ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘ೦ಟು 


ಎರಡನೆಯ ಸಂಪುಟ 


“ಶಬ್ದ ಪಾರಮಾರ್ಗಮಶಕ್ಕಂ? 
-ಕೇಶಿರಾಜ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆ೦ಗಳೂರು-೧೮ 


(೯೬೬ 


KANNADA NIGHANTU - 70೦.11 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : X+1323 to 2474 Price : Rs. 350=00 


ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
@ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿ ಕಾಮೂರ್ತಿ 
ಟು 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


(೧೯೭೬ನೆಯ ಜೂನ್‌ ೨೮ರಂದು ಇದ್ದಂತೆ) 


ಅಧ್ಯಕ್ಷರು 
ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 


ಉಪಾಧ್ಯಕ್ಷ! ರು ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 


ಸದಸ್ಯರು 


ಪ್ರೊ. ಡಿ. ಜವರೇಗೌಡ, ಎಂ.ಎ ಬಸವರಾಜ ಕಟ್ಟೀಮನಿ, ಎಂ.ಎಲ್‌.ಸಿ. 
ಪ್ರೊ. ಸ. ಸ. ಮಾಳವಾಡ, ಎಂ.ಎ. . ಜಿ.ಎಸ್‌. ಗಾಯಿ, ಪಿಎಚ್‌.ಡಿ. 
ಶ್ರಿ 
ನ 


ಶ್ರೀ 
ಡಾ 
€ ಎನ್‌. ಲಕ್ಷ್ಮೀನಾರಾಯಣರಾವ್‌, ಎಂ.ಎ. ಡಾ. ಹಾ. ಮಾ. ನಾಯಕ, ಎಂ.ಎ. ಪಿಎಚ್‌.ಡಿ. 
ಡಾ. ಆರ್‌. ಸಿ. ಹಿರೇಮಠ, ಎಂ.ಎ, ಪಿಎಚ್‌.ಡಿ. ಡಾ. ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ 
ಶ್ರಿ ಡಾ 


ಕಾ. ಸ. ಧರಣೇಂದ್ರಯ್ಯ, ಎಂ.ಎ. ಬಿ.ಟಿ. (೧೯೭೧) , ಆ. ನೇ. ಉಪಾಧ್ಯೆ, ಎಂ.ಎ. ಡಿ.ಲಿಡ್‌ (೧೯೭೫) 


ಮೈಸೂರು ಸರ್ಕಾರದ ಪ್ರತಿನಿಧಿಗಳು 


ಶ್ರೀ ವಿ. ಬಿ. ನಾಯಕ, ಎಂ.ಎ. ಎಲ್‌ಎಲ್‌.ಬಿ. ಪದ್ಮಶ್ರೀ ಬಿ. ಶಿವಮೂರ್ತಿಶಾಸ್ತ್ರೀ (೧೯೭೬) 
ಶ್ರೀ ಸಿದ್ಧಯ್ಯ ಪುರಾಣಿಕ, ಐ.ಎ.ಎಸ್‌. 


ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಜಿ. ನಾರಾಯಣ 


ಪರಿಷತ್ತಿನ ಕಾರ್ಯದರ್ಶಿಗಳು ಕೋತಾಧಿಕಾರಿಗಳು 
ಶ್ರೀ ಜಿ. ಕೆ. ಗುಂಡುರಾವ್‌ ಶ್ರೀ ಎನ್‌. ವರದರಾಜನ್‌, ಬಿ.ಇ., ಎ.ಎಂ.ಐ.ಇ. 


ಸಂಪಾದಕ ವರ್ಗ 


(೧೯೭೬ನೆಯ ಜೂನ್‌ ೨೮ ರಂದು ಇದ್ದಂತೆ) 


ಪ್ರಧಾನ ಸಂಪಾದಕರು 
ಪ್ರೊ ಜಿ. ವೆಂಕಟಸುಬ್ಬಯ್ಯ, ಎಂ. ಎ. ಬಿ.ಟಿ. 


ಉಪಸಂಪಾದಕರು 
ಶ್ರೀ ಹೀ. ಚಿ. ಶಾಂತವೀರಯ್ಯ, ಎಂ.ಎ., ಬಿ.ಇಡಿ. 
ಶ್ರೀ ಆರ್‌. ವಿ. ಕುಲಕರ್ಣಿ, ಎಂ.ಎ.ಬಿ.ಎಡಿ. 
ಶ್ರೀ ಟಿ. ಆರ್‌. ಮಹದೇವಯ್ಯ, ಎಂ. ಎ. 


ಸಹಾಯಕ ಸಂಪಾದಕರು 
ಶ್ರೀ ಎಚ್‌. ವಿ. ನಾರಾಯಣಶಾಸ್ತೀ, ಉಭಯಭಾಷಾ ವಿದ್ವಾನ್‌ 
ಶ್ರೀಮತಿ ಮಂಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಬಿ. ಶಕುಂತಲ, ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ 
ಶ್ರೀಮತಿ ವಿಜಯಲಕ್ಷ್ಮಿ, ಎಂ.ಎ 
ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ 


ಅಧ್ಯಕ್ಷರ ನುಡಿ 


“ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸಂತೋಷನವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ಮತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊಂದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಮುಕ್ತಾಯಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ 
ವೈಜ್ಞಾನಿಕವಾದ, ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು 
ಶುದ್ಧವಾಗಿ ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ 
ದುಡಿಮೆಯನ್ನು ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ 
ಪರಿಶ್ರಮದಿಂದ ಈ ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ .ಮುದ್ರಣದ ೧೦,೦೦೦ ಪ್ರತಿಗಳು 
ಕೆಲವೇ ವರ್ಷಗಳಲ್ಲಿ ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭ೦ಡಾರಗಳನ್ನು, ಶಾಲೆಕಾಲೇಜುಗಳನ್ನು 
ಅಲಂಕರಿಸಿದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ 
ಉಪಯುಕ್ತತೆಯನ್ನು ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ 
ದೂರವಾಣಿ ಕರೆ ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ 
ನಿರಾಶರಾಗಿದ್ದಾರೆ. ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘ೦ಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿ೦ದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿಂದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞಶಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. “ಕನ್ನಡದ ಮುಖ್ಯಮಂತ್ರಿ' "ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊಂಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರಕ್ಕೂ ಕನ್ನಡ ಸಂಸ್ಕೃತಿ ಇಲಾಖೆಗೂ 
ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಜಿ. ನಾರಾಯಣರಿಂದ ಮೊದಲಗೊಂಡು 
ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಸಾ.ಶಿ.ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ ಮುನ್ನಡೆಸಿಕೊಂಡು 
ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, ಸಿಬ್ಬಂದಿ 
ವರ್ಗದವರಿಗೂ ಅಂದವಾಗಿ ಮುದಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ 
ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ ಸಂಪುಟಗಳನ್ನು 
ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆಂಗಳೂರು ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


ಕೆ. ವಿ. ಶಂಕರಗೌಡ ಶಿಕ್ಷಣ ಸಚಿವಾಲಯ 


ಶಿಕ್ಷಣ ಸಚಿವ ವಿಧಾನಸೌಧ 
ಮೈಸೂರು ಸರ್ಕಾರ ಬೆಂಗಳೂರು-೧೧ 
ಅಭಿವಂದನೆ 


ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದುದು ಕನ್ನಡ. ಇದಕ್ಕೆ ಸುಮಾರು ಎರಡು ಸಾವಿರ 
ವರ್ಷಗಳಿಗಿಂತಲೂ ಮಿಗಿಲಾದ ಪ್ರಾಚೀನತೆ ಇದೆಯೆಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. 
ಕನ್ನಡ ಅತ್ಯಂತ ಸಂಪದ್ಭರಿತವಾದ ಭಾಷೆ. ಈ ಭಾಷೆಯ ಸತ್ವವನ್ನೂ ವ್ಯಾಪಕತೆಯನ್ನೂ ಅರಿತುಕೊಂಡ 
ಮೈಸೂರು ಸರಕಾರವು ಕನ್ನಡವನ್ನು ಶಿಕ್ಷಣಮಾಧ್ಯಮವನ್ನಾಗಿಯೂ ಆಡಳಿತ ಭಾಷೆಯನ್ನಾಗಿಯೂ 
ಮಾಡಬೇಕೆಂದು ನಿರ್ಧರಿಸಿದೆ. ಈ ಕಾರ್ಯ ಸಮರ್ಪಕವಾಗಿ ನಡೆಯಬೇಕಾದರೆ ಕನ್ನಡಕ್ಕೆ ಒಂದು 
ಪ್ರಮಾಣಭೂತವಾದ ಅತ್ಯಾಧುನಿಕ ಕನ್ನಡ ನಿಘಂಟಿನ ಆವಶ್ಯಕತೆ ಬಹಳವಾಗಿದೆ. 


ಮೈಸೂರು ಸರಕಾರ ನಿಘಂಟು, ವಿಶ್ವಕೋಶ ಈ ಮೊದಲಾದ ಕಾರ್ಯಗಳಿಗೆ ಅಪಾರವಾದ 
ಧನಸಹಾಯವನ್ನು ನೀಡಿದೆ. ನೀಡುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಭಾಷಾಶಾಸ್ತ್ರ ನಿಯಮಗಳಿಗೆ 
ಅನುಸಾರವಾದ ಚಾರಿತ್ರಿಕ ವಿವರಣೆಯಿಂದ ಕೂಡಿದ ಒಂದು ಪ್ರಮಾಣಭೂತವಾದ ನಿಘಂಟನ್ನು 
ಸಿದ್ಧಪಡಿಸುತ್ತಿರುವುದು ನಾಡಿಗೆಲ್ಲ ತಿಳಿದ ವಿಷಯವಾಗಿದೆ. ಹಲವಾರು ವಿದ್ವಾಂಸರ ನೆರವಿನಿಂದ 
ಸಿದ್ಧವಾಗಬೇಕಾದುದು ನಿಘಂಟು. ಈ ಕೆಲಸವನ್ನು ಪರಿಷತ್ತು ಸರಕಾರದ ಪರವಾಗಿ ಕೈಗೊಂಡಿದೆ. 
ಇದಕ್ಕೆ ತಗಲುವ ಹದಿನೈದು ಲಕ್ಷ ರೂಪಾಯಿಗಳನ್ನು ಸರಕಾರ ಪರಿಷತ್ತಿಗೆ ಒದಗಿಸಿದೆ. ಸುಮಾರು 
ಐದುಸಾವಿರ ಪುಟಗಳಿರುವ ಈ ನಿಘಂಟು ಸುಮಾರು ಒಂದು ಸಾವಿರದ ಇನ್ನೂರೈವತ್ತು ಪುಟಗಳ 
ನಾಲ್ಕು ಸಂಪುಟಗಳಲ್ಲಿ ಪ್ರಕಟವಾಗುತ್ತಿದೆ. ಈಗ ಮೊದಲನೆಯ ಸಂಪುಟ ಸಿದ್ಧವಾಗಿ 
ಬಿಡುಗಡೆಯಾಗುತ್ತಿರುವುದು ನನಗೆ ತುಂಬ ಸಂತಸವನ್ನುಂಟುಮಾಡಿದೆ. ಕನ್ನಡ ಜನತೆಗೆ 
ನಿತ್ಯೋಪಯೋಗಿಯಾದ ಈ ಕನ್ನಡ ನಿಘಂಟಿನ ರಚನಾಕಾರ್ಯವನ್ನು ಪರಿಷತ್ತು ವಹಿಸಿಕೊಂಡು 
ತುಂಬ ಸಮರ್ಪಕವಾಗಿ ನಿರ್ವಹಿಸುತ್ತಿರುವುದು ನನಗೆ ಅತೀವ ಆನಂದವನ್ನುಂಟುಮಾಡಿದೆ. ಈ 
ಕಾರ್ಯದಲ್ಲಿ ನೆರವಾಗುತ್ತಿರುವ ಎಲ್ಲ ವಿದ್ವಾಂಸರಿಗೂ ಈ ಕಾರ್ಯಭಾರವನ್ನು ಹೊತ್ತಿರುವ ಪರಿಷತ್ತಿಗೂ 
ನನ್ನ ಕೃತಜ್ಞತೆಗಳು. ಸರಕಾರದ ಪರವಾಗಿ ಪರಿಷತ್ತು ಕೈಕೊಂಡಿರುವ ಈ ಮಹತ್ಕಾರ್ಯಕ್ಕೆ ಶ್ರೇಯಸ್ಸನ್ನು 
ಕೋರಿ ನಿಘಂಟಿನ ಉಳಿದ ಸಂಪುಟಗಳು ಶೀಘ್ರದಲ್ಲೇ ಹೊರಬರಲೆಂದು ಹಾರೈಸುತ್ತೇನೆ. 


ಕೆ. ವಿ. ಶಂಕರಗೌಡ 


ಪರಿಷತ್ತಿನ ಕೃತಜ್ಞತೆಗಳು 


ಕನ್ನಡ-ಕನ್ನಡ ನಿಘಂಟುವಿನ ಪ್ರಥಮ ಸಂಪುಟ ೧೯೭೦ರಲ್ಲಿ ನಡೆದ ಪರಿಷತ್ತಿನ ಸುವರ್ಣ.ಮಹೋತ್ಸವ ಸಂದರ್ಭದಲ್ಲಿ ಬಿಡುಗಡೆ 
ಯಾಯಿತು.. ಸೊಪಾರಕ ಮಂಡಲಿಯ ತೀರ್ಮಾನದಂತೆ ಎರಡು: ವರುಷಕ್ಕೊಂದು ಸಂಪುಟ. ಘನವಾಗಿ ಆದಕೆ' ನಿಘಂಟಿನ 
ಕಚನಾಕಾರ್ಯದಲ್ಲಿ ಕಂಡುಬರುತ್ತಿದ್ದ ಕ್ಲಿಷ್ಟತೆ, ಕಾಗದದ ಅಭಾವ, ಮುದ್ರಣ ಸೌಕರ್ಯದ ಕೊರತೆ, ಸಂಪಾದಕ ಮಂಡಲಿಯಲ್ಲಿ ಆಗಾಗ 
ಅದ ಬದಲಾವಣೆಗಳು ಈ ಇ 0 ದ. ಸ ಪ್ರಕಟವಾಗಬೇಕಾದ ಕನ್ನಡ-ಕನ್ನಡ ನಿಘಂಟುವಿನ ಎರಡನೆಯ ಸಂಪುಟ. ಈ ವರ್ಷ. 
ಹೊರಬೀಳುತ್ತಿದೆ. ಮುಂದೆ ಹೀಗೆ ತಡವಾಗದಂತೆ ನೋಡಿಕೊಳ್ಳ ಲು ತಕ್ಕ ಕ್ರಮವನ್ನು ಕೈಸೊಳ್ಳಲಾಗಿದೆ. ಇಡೀ ಕನ್ನಡ ನಿಘಂಟುವಿಗೆ (ಎಲ್ಲ 
ಸಂಪುಟಗಳು) ಬೇಕಾದ ಕಾಗದವನ್ನು ಮೈ ಸೂರು ಕಾಗದದ ತಾ a ತಂದು ಶೇಖರಣೆ ಮಾಡಿದೆ. ಮುದ್ರಣ ಕಾರ್ಯವನ್ನು 
ಸರಿಷತ್ತಿನ ಬಿ. ಎಂ. ಶ್ರೀ. ಅಚ್ಚು ಕೂಟದಿಂದ ಬೆಂಗಳೂರು ನಗರದಲ್ಲಿರುವ ಸರ್ಕಾರಿ ಮುದ್ರಣಾಲಯಕ್ಕೆ ವರ್ಗಾಯಿಸಿಜಿ. ಸಂಪಾದಕ 
ಮಂಡಲಿಯಲ್ಲಿ ತೆರವಾದ ಸ್ಥಾನಗಳಿಗೆ ನುರಿತ ವಿದ್ವಾಂಸರನ್ನು ನೇಮಕ ಮಾಡಿದೆ. ಪ್ರಧಾನ ಸಂಪಾದಕರಾದ ಪ್ರೊ ಜಿ. ವೆಂಕಟಸುಬ್ಬಯ್ಯ 
ಕವರು ಬೆಳಗ್ಗೆಯಿಂದ: ಸಂಜೆಯವರೆಗೆ ಕಚೇರಿಯಲ್ಲಿದ್ದು ನಿಘಂಟು ರಚನೆಯ ಕಾರ್ಯಕ್ಕೆ ಪೂರ್ಣಗಮನ ಕೊಡುತ್ತಿದ್ದಾರೆ. ಈ ಕಾರಣ 
ಗಳಿಂದ ನಿಘಂಟುಕಾರ್ಯ ಇನ್ನು ಮುಂದೆ ತ್ವರಿತಗತಿಯಲ್ಲಿ ನಡೆಯುತ್ತದೆಂದು ನಂಬಬಹುದಾಗಿದೆ. ಮೂರನೆಯ .ಸಂಪುಟವನ್ನು 
೧೯೭೭ ನೆಯ ಏಪ್ರಿಲ್‌ ತಿಂಗಳಲ್ಲಿ ನಡೆಯುವ ಪರಿಷತ್ತಿ ನ ವಜ್ರಮಹೋತ್ಸವಸಮಯದಲ್ಲಿ ಹೊರತರಬೇಕೆಂದು ನಿಕ್ಚಯಿಸಿ ಅದಕ್ಕೆ ತಳ್ಳ 
ಏರ್ಪಾಡುಗಳನ್ನು ಮಾಡುತ್ತಿ ದ್ದೆ "ವೆ. 


ನಿಘಂಟು ರಚನಾಕಾರ್ಯ ಯಾವಾಗ ಯಾರು ಬೇಕಾದರೂ ಮಾಡುವಂಥ ಕಾರ್ಯವಲ್ಲ. ಅನೇಕ ವಿದ್ವಾಂಸರು ಸೇರಿ ಮಾಡ 
ಬೇಕಾದ ಕೆಲಸ. ಉಳಿದ ಸಾಹಿತ್ಯರಚನೆಗೂ ನಿಘಂಟುರಚನೆಯ ಕಾರ್ಯಕ್ಕೂ ಹೋಲಿಕೆ ಸರಿಯಲ್ಲ. ಅವಸರವಾದಷ್ಟೂ ದೋಷಗಳು: 
ಉಳಿಯುವುದು ಹೆಚ್ಚು. ಆದರೂ ಸುಮಾರು ೧೫ ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಕನ್ನಡ-ಕನ್ನಡ ನಿಘಂಟುವಿನ ಕಾರ್ಯ ಬೇಗ 
ಮುಗಿಯಬೇಕೆಂಬುದು ಸರ್ಕಾರದ ಮತ್ತು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇದು ಸ್ಯಾ ನನ ಇದೆ. ಇದನ್ನು ಗಮನದಲ್ಲಿಟ್ಟು 
ಕೊಂಡು ಸರ್ಕಾರ ಕೊಟ್ಟರುವ ಕಾಲಾವಧಿಯಲ್ಲಿ ಅದನ್ನು ಮುಗಿಸಲು ಪ್ರಯತ್ನಿಸುತ್ತೆ 4. ಒಂದುವೇಳೆ ಕೆಲವು ಕ80ಗಳ ಕಾಲಾವಧಿ 
ಹೆಚ್ಚಿಗೆ ಬೇಕಾದಲ್ಲಿ ಅದಕ್ಕಾಗಿ ಸರ್ಕಾರದಿಂದ ಹೆಚ್ಚಿಗೆ. ಹಣ ಪಡೆಯದೆ ಈಗ ಯೋಜನೆಗೆ ನಿಗದಿ ಮಾಡಿರುವ ಹಣದಲ್ಲಿಯೇ 
ಇಫೆಂಟು ರಚನೆಯ ಕಾರ್ಯವನ್ನು ASS ಅಚ್ಚಿನ ಕಾರ್ಯವನ್ನು ಸರ್ಕಾರಿ ಮುದ್ರಣಾಲಯ ವಹಿಸಿಕೊಂಡಿರುವುದರಿಂದ 
ಉಳಿದ ೩ ಸಂಪುಟಗಳು ಬೇಗ ಅಚ್ಚಾಗಿಬರುವುದರೆಲ್ಲಿ ಯಾವ ಸಂದೇಹವೂ ಇಲ್ಲ. 


ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕವಾಗುವಂಥ ಈ ಬೃಹತ್‌ ಕನ್ನಡ-ಕನ್ನಡ ನಿಘಂಟಿಗೆ ರಾಜ್ಯ 
ಸರ್ಕಾರ ಮೂವತ್ತೆರಡೂಕಾಲು ಲಕ್ಷ ರೂಪಾಯಿಗಳ ಉದಾರ ಸಹಾಯವನ್ನು ನೀಡಿದೆ. ಸರ್ಕಾರದ ಸಹಾಯವಿಲ್ಲದಿದ್ದರೆ ಈ ದೊಡ್ಡ 
ಕಾರ್ಯ ನಡೆಯುತ್ತಿರಲಿಲ್ಲ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಜನತೆಯ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ 
ಪಠ್ಯ ಪುಸ್ತಕ ಸಮಿತಿಯ ನಿರ್ದೇಶಕರಿಗೂ ಅನಂತ. ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ನಿಘಂಟು ರಚನೆಯ ಕಾರ್ಯದಲ್ಲಿ ವಿಶೇಷ 
ಆಸಕ್ತಿ ವಹಿಸಿ ದುಡಿಯುತ್ತಿರುವ ಸಂಪಾದಕ ಮಂಡಲಿಯ ಅಧ್ಯಕ್ಷರು ಪ್ರೊ| ಎಂ. ಮರಿಯಪ್ಪಭಟ್ಟರಿಗೂ ಮತ್ತು ಸದಸ್ಯರಿಗೂ 
ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಪ್ರಧಾನ ಸಂಪಾದಕರಾದ ಪ್ರೊ| ಜಿ. ವೆಂಕಟಸುಬ್ಬಯ್ಯನವರು ಹಗಲು ರಾತ್ರಿ ನಿಘಂಟಗಾಗಿ 
ಶ್ರಮಿಸುತ್ತಿದ್ದಾರೆ. ಇವರ ಸಹಾಯವನ್ನು ಪರಿಷತ್ತು ಎಂದೂ ಮರೆಯುವುದಿಲ್ಲ. ನಿಘಂಟು ಕಣೇರಿಯ. ಸಿಬ್ಬಂದಿವರ್ಗದವರೆಲ್ಲರಿಗೂ 
ಪರಿಷತ್ತಿನ ಅಚ್ಚುಕೂಟದ ವ್ಯವಸ್ಥಾಪಕರಿಗೂ ಇತರ ಸಿಬ್ಬಂದಿಯವರಿಗೂ ಪರಿಷತ್ತಿನ ವಂದನೆಗಳು ಸಲ್ಲಬೇಕು. 


ಐದು ಸಂಪುಟಿವೂ ಸೇರಿದ ಕನ್ನಡ-ಕನ್ನಡ ನಿಘಂಟು ಒಂದು ಪ್ರತಿಗೆ ಸುಮಾರು ೩೨೫ ರೂಪಾಯಿ ವೆಚ್ಚ ತಗಲುತ್ತದೆ. 
ವ್ಯಾಪಾರದೃಷ್ಟಿಯಿಟ್ಟು ಮಾರಿದರೆ ಒಂದು ತಿಗೆ ಸ ಬೆಲೆಯ ಎರಡರೆಷ್ಟಾಗುತ್ತ ಡೆ. ರಾಜ್ಯ ಸರ್ಕಾರ ಈ ನಿಘಂಟು ಸುಲಭ ದರದಲ್ಲಿ 
ಜನತೆಗೆ ದೊರೆಯಬೇಕೆಂದು ಉದ್ದೇಶಿಸಿ ಜಸ ಪ ಒಂದು ನೂರು ರೂಪಾಯಿಗಳಿಗೆ ಕೊಡಲು. ತೀರ್ಮಾನಿಸಿದೆ. ಕನ್ನಡ ಜನತೆ 
ಇದರ ಪೂರ್ಣಪ್ರಯೋಜನವನ್ನು ಪಡೆದುಕೊಂಡು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. 


ದೇಶಹಳ್ಳಿ ಜಿ.ನಾರಾಯಣ 


ದೆಂಗಳೂರು ಅಧ್ಯಕ್ಷ 
೧-೭-೧೯೭೬ ಕನ್ನಡ ಸಾಹಿತ್ಯ ಪರಿಷತ್ತು 


i 


ಅರಿಕೆ 


ಕನ್ನಡ- -ಕನ್ನಡ ನಿಘಂಟಿನ ಈ.ಎರಡನೆಯ ಸಂಪುಟವನ್ನು ಓದುಗರ ಕೈಯಲ್ಲಿಡಲು ನಮಗೆ ಸಂತೋಷವಾಗುತ್ತಿದೆ. ೧೯೭೦ರಲ್ಲಿ 
ಕನ್ನಡ ಸಾಹಿತ್ಯ ಪರಿಷತ್ತು ಆಚರಿಸಿದ ಸುವರ್ಣಮಹೋತ್ಸವದ ಸಮಯದಲ್ಲಿ ಈ ನಿಘಂಟಿನ ಮೊದಲನೆಯ ಸಂಪುಟವನ್ನು ಬಿಡುಗಡೆ 
ಮಾಡಲಾಗಿತ್ತು. ಈ ಎರಡನೆಯೆ ಸಂಪುಟದ ಬಹುಭಾಗವು ಈಗ್ಗೆ ಎರಡು ವರ್ಷಗಳ ಹಿಂದೆಯೇ ಅಚ್ಚಾಗಿಶ್ತು. ಮಿಕ್ಕು ಭಾಗಕ್ಕೆ 
ಮುದ್ರಣ ಪ್ರತಿ ಸಿದ್ಧವಾಗಿತ್ತು. ಆದರೆ ನಾಡಿನಲ್ಲೆಲ್ಲ ಇದ್ದಕ್ಕಿದ್ದಂತೆ ಕಾಗದದ ಅಭಾವ ಉಂಟಾಗಿ ನಿಘಂಟಿನ ಮುದ್ರಣದ ಕೆಲಸವು 
ನಿಲ್ಲಬೇಕಾಯಿತು... ಈ ವರ್ಷದ ಜನವರಿ ತಿಂಗಳಿನಲ್ಲಿ ಸರಕಾರದ ಸಹಾಯದಿಂದಾಗಿ, . ಭದ್ರಾವತಿಯ ಕಾಗದದ ಕಾರ್ಲಾನೆಯವರು 
ನಮಗೆ ಬೇಕಾದ ಕಾಗದವನ್ನು ವಿಶೇಷವಾಗಿ ತಯಾರಿಸಿ ಒದಗಿಸಿಕೊಟ್ಟರು. ಆಬಳಿಕ ನಿಘಂಟಿನ ಮುದ್ರಣವು ವೇಗಗೊಂಡು ಈಗ 
ಎರಡನೆಯ ಸಂಪುಟವು ಬಿಡುಗಡೆಯಾಗುತ್ತಿದೆ. 


ಪ್ರಥಮ ಸಂಪುಟದ ನಿರ್ಮಾಣದಲ್ಲಿ ನಿಘಂಟು ಕಚೇರಿಯಲ್ಲಿ ಉಪಯೋಗಿಸಿಕೊಂಡ ಗ್ರಂಥಗಳ ಸಂಖ್ಯೆಗಿಂತ ಈ ಸಂಪುಟದಲ್ಲಿ 
ಹೆಚ್ಚು ಸಂಖ್ಯೆಯ ಗ್ರಂಥಗಳ ಉಪಯೋಗವನ್ನು ಪಡೆಯಲಾಗಿದೆ. ಆದುದರಿಂದ ನಿಘಂಟಿನ ಈ ಸಂಪುಟದ ಪ್ರಾರಂಭದಲ್ಲಿ ಸಂಕ್ಷಿಪ್ತ 
ಸೂಚಿಯ ಎರಡು ಅನುಬಂಧೆಗಳನ್ನು ಕೊಡಲಾಗಿದೆ. ಇಲ್ಲಿ ಸೂಚಿಸಿರುವ ಸಂಕೇತಗಳನ್ನು ಎರಡನೆಯ ಸಂಪುಟದಲ್ಲಿ ಅಳವಡಿಸಲಾಗಿದೆ: 
ನಿಘಂಟನ್ನು ಉಪಯೋಗಿಸುವವರು ಅವುಗಳನ್ನು ಗಮನಿಸಬೇಕಾಗಿ ಕೋರಿದೆ. 


ಈ ಸಂಪುಟದಲ್ಲಿ "ಕ? ಕಾರದಿಂದ ಹಿಡಿದು " ಗಾಢಿಕೆ' ವರೆಗೆ, ನಿಘಂಟಿನ ೨೪೭೪ನೆಯ ಪುಟಿದವರೆಗೆ'ನಿಘಂಟು ಮುಂದುವರಿದಿದೆ. 
ಮೂರನೆಯ ಸಂಪುಟದ ಹಸ್ತ ಪ್ರತಿಯು `ಸಿದ್ಧ ವಾಗಿ ಅದನ್ನು ಮುದ್ರ ಣಕ್ಕೆ ಕೊಡಲಾಗುತ್ತಿದೆ. ೧೯೭೭ನೆಯ ಏಪ್ರಿಲ್‌ ತಿಂಗಳ ಪೇಳೆಗೆ 
ನಡೆಯುವ ಕನ್ನಡ ಸಾಹಿತ್ಯ. ಸರಿಷತ್ತಿ ನ ವಜ್ರ ಮಹೋತ್ಸ ಕವಸಮಯತ್ಕೈ ಆ ಸಂಪುಟವನ್ನು ಬಿಡುಗಡೆ ಮಾಡಬೇಕೆಂದು ನಿರ್ಧರಿಸಲಾಗಿದೆ. 
ಮಿಕ್ಕ ಎರಡು "ಸಂಪುಟಗಳನ್ನು ಆದಷ್ಟು ಬೇಗ ಹೊರತರುವ ಅನಪೇಕ್ಷೆಯಿಜಿ. 


ನಿಘಂಟಿನ ನಿರ್ಮಾಣವೂ ಮುದ್ರಣ್ತವೂ ಪ್ರಕಟಣೆಯೂ ಸಾಕಷ್ಟು ಧನವನ್ನು ನಿರೀಕ್ಷಿಸುವ ಮಹತ್ಕಾರ್ಯ. ಕರ್ನಾಟಕ 
ಸರ್ಕಾರದ ` ಪದಾಧಿಕಾರಿಗಳು ಈ ಕಾರ್ಯದ ಪ್ರಾಧಾನ್ಯವನ್ನು ಗಮನಿಸಿ ಅಗತ್ಯವಾದಷ್ಟು ಹಣವನ್ನು ಒದಗಿಸದಿದ್ದರೆ ಈ ಕಾರ್ಯ 
ಮುಂದುವರಿಯುತ್ತಿರಲಿಲ್ಲ. ನಮ್ಮ ಸರಕಾರದ ಎಲ್ಲ ಸಚಿವರೂ ಅಧಿಕಾರಿಗಳೂ ನಿಘಂಟನ ಬಗ್ಗೆ 'ಆತ್ಮೀಯತೆಯಿಂದ ಮಾತನಾಡಿರುವುದಲ್ಲದೆ 
ಅದಕ್ಕೆ ಅಗತ್ಯವಾದ ಎಲ್ಲ ಅನುಕೂಲಗಳ ನೆರವನ್ನೂ ಕೊಟ್ಟಿದ್ದಾರೆ. ನಾವು ಅವರಿಗೆ ಕೃತಜ್ಞರಾಗಿದ್ದೇದೆ. 


ನಿಘಂಟನ ರಚನೆಯ ಕೆಲಸವು ತುಂಬಾ ಸಂಕೀರ್ಣವಾದುದು; ಕ್ಲಿಷ್ಟವಾದುದು. ಶಬ್ದಗಳ ಸ್ವರೂಪವನ್ನು ನಿರ್ಧಾರಮಾಡಿ,. 
ಅರ್ಥಭೇದಗಳನ್ನು ನಿಶ್ಚಯಿಸಿ, ಅವಕ್ಕೆ ಸೂಕ್ತವಾದ ಕವಿಪ್ರಯೋಗಗಳನ್ನು ಅಳವಡಿಸಿದ್ದರೂ, ನಿಘಂಟು ಸಾಧ್ಯವಾದಷ್ಟೂ ನಿಷ್ಕೃಷ್ಟ 
ವಾಗಿರಬೇಕೆಂಬ ದೃಷ್ಟಿಯಿಂದ ಎಷ್ಟೋ ವೇಳೆ ಮುದ್ರಣ ಪ್ರತಿಯನ್ನೂ ಮತ್ತೆ ಮತ್ತೆ ತಿದ್ದಬೇಕಾಗುತ್ತದೆ. ಇಷ್ಟಾದರೂ ಕೆಲವು ವೇಳೆ 
" ಇದಮಿತೃಂ? ಎಂದು ನಿರ್ಧಾರವಾಗಿ ಹೇಳುವಂತಿಲ್ಲ; ಅನುಮಾನವೇ ಮುಂದುವರಿಯುತ್ತದೆ. ಅಲ್ಲೆಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳಿವೆ, 
ನಿಘಂಟು ಹಾಗಲೂ ಕಾಲಕ್ರಮದಲ್ಲಿ ಬೆಳೆದು ನಿಷ್ಕೃಷ್ಠ ತೆಯನ್ನು ಸಂಪಾದಿಸಿಕೊಳ್ಳುತ್ತ ದೆ. ಕಿಟ್ಟಿಲ್ಲರ hE ಸುಮಾರು ಹ 
ವರ್ಷಗಳ ಅಂತರದಲ್ಲಿ ಟಾ 'ರುವ. ಈ ನಿಘಂಟಿನಲ್ಲಿ ಎಷ್ಟು ಹೊಸ ನಿಷೆಯೆಗಳೆವೆಯೋ "ಆಷ್ಟೇ ಸಮಸ್ಯಾತ್ಮಕ ವಿಷಯಗಳೂ, 
ಇವೆ. ನಾಡಿನ ವಿದ್ವಾಂಸರು ಇವುಗಳನ್ನೆಲ್ಲ ಗಮನಿಸಿ ನಿಘಂಟುಶಾಶ್ವ್ರ ದ ಬೆಳವಣಿಗೆಗೂ ಶಬ್ದಾರ್ಥನಿಷ ೃಷ್ಟತೆಗೂ ಅನುಕೂಲವಾದ 
ಸಲಹೆಗಳನ್ನು ಡರ ಈ ಮೂಲಕ ಪ್ರಾರ್ಥಿಸುತ್ತೇನೆ. 


ನಿಘಂಟು ಸಂಪಾದಕ ಸಮಿತಿಯಲ್ಲಿ ನಾಡಿನ ಅನೇಕ ಹಿರಿಯ ವಿದ್ವಾಂಸರು ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರ ವಿದ್ವತ್ತಿನ 
ಸಹಾಯವನ್ನು ಪಡೆದು ನಿಘಂಟು ಹೊರಬರುತ್ತಿ ಜಿ: ಅವರ ನಾಡು ನುಡಿಗಳ AER ನಾನು “ಮನಸಾ ಕೊಂಡಾಡುತ್ತೇನೆ. 
ಪ್ರಥಮ ಸಂಪುಟವು ಅಚ್ಚಾದ ಬಳಿಕ ನಮ್ಮ ಸಂಪಾದಕ ಸಮಿತಿಯ ಸದಸ್ಯರಲ್ಲಿ ಕೆಲವರು ನಮ್ಮ. ದುರದೃಷ್ಟದಿಂದ ನಿಧನ ಹೊಂದಿದ್ದಾರೆ. 
ಶ್ರೀ ಕಾ. ಸ. ಧರಣೇಂದ್ರಯ್ಯ, ಪ್ರೊ. ಡಿ. ಎಲ್‌. ನರಸಿಂಹಾಚಾರ್‌, ಪ್ರೊ. ಆದಿನಾಥ ನೇಮಿನಾಥ ಉಪಾಧ್ಯೆ, ಶ್ರೀ ಬಿ. 
ಶಿವಮೂರ್ತಿಶಾಸ್ತ್ರೀ-- ಇವರುಗಳ ನಿಧನದಿಂದ ನಿಘೆಂಬನ ರಚನೆಗೆ ದೊಡ್ಡ. ಪೆಟ್ಟು ಬಿದ್ದಿಜಿ. ನಿಘಂಟನ್ನು ರಚಿಸುವ ಈ ಮಹಾ 
ಕಾರ್ಯದಲ್ಲಿ ಈ” ಎಲ್ಲ ಮಹಾನುಭಾವರ ಸೇನೆ ಅಪಾರವಾಗಿದ್ದಿಶು. ಅವರ ಸಹಕಾರವನ್ನು ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ. 


x 


ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಜಿ. ನಾರಾಯಣ ಅವರ ಅವಿರಳವಾದ ಶ್ರದ್ಧೆಯಿಂದ ನಿಘಂಟನ ಕಾರ್ಯ 
ಈಗ ತ್ವರಿತಗೊಂಡಿರುವುದು ಎಲ್ಲರಿಗೂ, ತಿಳಿದ ವಿಷಯ. ಅವರ ನುಡಿಯ ಅಭಿಮಾನದ . ಪರಿಣಾಮವಾಗಿ ಕನ್ನಡ ನಿಘಂಟು ಆದಷ್ಟೂ 
ಬೇಗ ಪ್ರಕಟವಾಗಲು ಪ್ರೋತ್ಸಾಹ ದೊರೆತಿಡೆ ಎಂದು ವಿಶೇಷವಾಗಿ ಹೇಳಬಯಸುತ್ತೇನೆ. 


ನಿಘಂಟು ಕಚೇರಿಯ ಸಿಬ್ಬಂದಿವರ್ಗದವರು, ಬಿ. ಎಂ. ಶ್ರೀಕಂಠಯ್ಯ ಅಚ್ಚುಕೂಟದವರು, ಕನ್ನಡ ಸಾಹಿತ್ಯ ಪರಿಷತ್ತಿನ 
ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಈ ಸಂಪುಟದ ಪ್ರಕಟಣಕಾರ್ಯದಲ್ಲಿ ಆಕ್ಮೀಯವಾದ ಅಭಿಮಾನದಿಂದ ದುಡಿದಿದ್ದಾರೆ. 
ಇವರೆಲ್ಲರಿಗೂ ನಿಘಂಟು ಸಂಪಾದಕ ಸಮಿತಿಯ ಅಧ್ಯಕ್ಷರಾದ ಪ್ರೊ. ಎಂ. ಮರಿಯಪ್ಪಭಟ್ಟರ ಮತ್ತು ಸದಸ್ಯರ ಪರವಾಗಿಯೂ 
ವೈಯಕ್ತಿಕವಾಗಿ ನನ್ನ್ನ ಪರವಾಗಿಯೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. 


೧-೬-೧೯೭೬ ಜಿ. ವೆಂಕಟಿಸುಬ್ಬಯ್ಯ 
ಪ್ರಧಾನ ಸಂಪಾದಕ 


ಕೃಮ 
ಇ 
ಸಂಖೆ | ಸಂಸ್ರಿಪ್ತ ಕರ್ತೃ || 


೧ 


೧೨ 


೧೩ 


೧೬ 


೧೭ 


೧೮ 


೧೯ 


೨೦ 


೨೧ 
೨೨ 


ಅಂತಸಂ. 
ಅಂಬಚ. 


ಅಕಾರ. 


ಅಖಂಡೇ. 
ಅನಂಶ. 


ಅನುಕ. 
ಅಬ್ರಲೂ. 


ಅಮುಸಾಂ. 
ಅರಾಮೂ, 
ಅರ್ಕಮಾ, 


ಅಶೋಕ. 
ಅಶ್ವಟೀ. 


ಅಶ್ವನೈ. 
ಆಲುತ್ರಿ. 
ಆಚಷ. 
ಆತ್ಮತ್ರಿ. 
ಆತ್ಮೂರ್ಪ. 
ಆದಿಪ. 
ಆಯಟೀ, 
ಆಳನಿ. 


ಇಂಚಾಪು 
ಇಂದ್ರಕೀ, 


ಅಂತರ ರಾಷ್ಟ್ರೀಯ ಆರ್ಥಿಕ 
ಸಂಸ್ಥೆಗಳು 
ಅಂಬರೀಶ ಚರಿತ್ರೆ 


ಅಧಿಕಾರ 


ಅಖಂಡೇಶ್ವರ ವಚನಗಳು 
ಆಸಂತಶತಕ ಟೀಕು 


ಅನುಕಲ್ಪನೆ 
ಅಬ್ಬಲೂರು ಚರಿತ್ರೆ 


ಅಮುಗಿ ದೇವಯ್ಕಗಳ ಸಾಂಗತ್ಮ 


"| ಆಧ್ಯಾತ್ಮ ರಾಮಾಯಣ 


ಅರ್ಕ ಪುಸ್ಕರಿಣಿ ಮಾಹಾಕ್ಮ್ಯ 


ಅಶೋಕ ಚಕ್ರ 
ಅಶ್ನಶಾಸ ದ ಟೀಕು 
ವ ಈ 


ಅಶ್ವವೈದ್ಯ (ಸಟೀಕು) 
ಆಜುವತ್ತು ಮೂವರೆ ತ್ರಿವಿಧಿ 
ಆಡರಣ ಸಂಬಂಧ ಸಟ್ಟದಿ 
ಆತ್ಮಲಿಂಗ ಪ್ರಣವ ಸಂಯೋಗ: 
ಯ ಸ 
ಆದಿ ಪರಮೇಶ್ವರ ಪುರಾಣ 
ಆಯನಿರ್ಣಯಾದಿ ಲಕ್ಷಣ ಟೀಕೆ: 
ಅಳನಿರಾಳ 


ಇಂದ್ರಚಾಪ 
ಇಂದ್ರಕೀಲ 


ಹ 
ಸಂಕ್ಷಿಪ್ತ ಸೂಚಿ 
ಅನುಬಂಧ 11 


ಆ. ಫು. ಶ್ರೀನಿವಾಸಮೂರ್ತಿ 
ವಾಸುದೇವ 


ಶರಚ್ಚಂದ್ರ ಚಟರ್ಜಿ, 


ಅನು: ಡಾ8 ಎಚ್‌. ಕೆ. 
ವೇದವ್ಮಾಸಾಚಾರ್ಯ 


ಶ್ರೀ ಷಣ್ಮುಖಸ್ವಾಮಿ, ಸಂ॥ 


ಶ್ರೀ ಶ್ರೀ ಸಿದ್ಧವೀರದೇವರು 


ಶಾಮಾಚಾರ್ಯ 


ಜಿ.ವೆಂಕಟಸುಬ್ಬಯ್ಯ 
ಶಾಂತನಿರಂಜನ 


ಶಿವಲಿಂಗ, ಸಂ॥ 


ಡಾ| ಎಚ್‌. ತಿಪ್ಪೇರುದ್ರಸ್ವಾಮಿ 


ಶಂಕರನಾರಾಯಣ ಕವಿ 
ಮುಮ್ಮುಡಿ ಕೃಷ್ಣರಾಜ 


ಮಿರ್ಜಿ ಆಣ್ಮಾರಾಯ 
ರಾಮಚಂದ್ರ 


ಅಭಿನವಚಂದ್ರ 
ನಿಜಗುಣಶಿವಯೋಗಿ 
ದೇಶಿಕ 
ಶೀಲವಂತಯ್ಯ 

ಪ. ಸು. ಭಟ್ಟ 


ಬೊನ್ಮುಣ್ಣ 


ಕೆ. ಶಿನರಾಮ ಕಾರಂತ 
ಎಸ್‌. ವಿ, ಪರಮೇಶ್ವರಭಟ್ಟ 
ಅಳಿಯ ಲಿಂಗರಾಜ 


೧೯೬೫ 


೧೯ನೆಯ 


ಶತ 
೧೯೬೫ 


೧೭೦೦ 


೧೪೬೮ 


೧೧೬೦ 


ಇತರ ವಿವರಗಳು 


ಪ್ರಸಾರಾಂಗ, 

ಮೈಸೂರು ವಿಶ್ವವಿದ್ಯಾನಿಲಯ 
ಹಸ್ತಪ್ರತಿ: ಕೆ. ಬಿ. ೪೦೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 
ಡಿ. ವಿ. ಕೆ. ಮೂರ್ತಿ, ಮೈಸೂರು 


ಶ್ರೀ ನಿ. ಪ್ರ. ಸ್ವ. ಮೃತ್ಮುಂಜಯ 

ಮಹಾಸ್ವಾಮಿಗಳು, ಧಾರವಾಡ 
ಹಸ್ತಪ್ರತಿ: ಕೆ.ಎ, ೨೯೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 
ಪ್ರತಿಭಾ ಪ್ರಕಟಿನ ಮಂದಿರ, ಮೈಸೂರು 
ಹಸ್ತಪ್ರತಿ: ಳೆ. ಎ. ೩೨೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಶ್ರೀ ಶಿನರಾತ್ರೀಶ್ವರ ಗ್ರಂಥಮಾಲೆ 

ಮೈಸೂರು 
ಹಸ್ತಪ್ರತಿ: ಕೆ. ೪೨೨, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ, ಬಿ. ೧೫೯, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಕು 
ಜ್ವಾಲಾಮಾಲಿನಿ ಪ್ರಕಾಶನ, ಬೆಂಗಳೂರು 
ಹಸ್ತಪ್ರತಿ: ಕೆ. ಬಿ. ೨೨೭, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಳೆ. ಬಿ. ೧೦ತಕ್ಸಿ, 

ಕನ್ನಡ ಅಧ್ಯಯನ. ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಜೆ. ೧೯೦, 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಜಸ್ತಪ್ರತಿ: ಕೆ. ಬಿ. 34೧, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: [NK ಹಿ. ಷಿ೧ಿ೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಜಯ ಭಾರತಿ ಪ್ರಕಾಶನ ನೆಹರೂ ನಗರ, 

ಬೆಂಗಳೂರು 
ಹಸ್ತಪ್ರತಿ: ಕೆ.ಸಿ. ೫೭೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ; ಳೆ. ಪಿ, ೪೧೧, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹರ್ಷ ಪ್ರಕಟನಾಲಯ, ಪುತ್ತೂರು 
ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೧೨೨, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


ಕ 


೨ 


೨೪ 


೨೫ 


೨೬ 


೨೭ 


೨೮ 


ರ್ತಿ 


೩೦ 


4೧ 


a3 
೩4 


೩೪ 
a 
4೬ 


ಪ್ಪ 


ತ್ಲಿಲ 
4 


೪೦ 


೪೧ 


೪೨ 


೪4 
೪೪ 


೪೫ 
೪೬ 


೪೭ 


೪೮ 
೪೯ 
೫೦ 
೫ಗಿ 


ಈಶ್ವರಸ್ವರೂಪ 
ಉತ್ತರರಾಮ ಕಥಾ 
ಉತ್ತರಗೀತೆಯ ಟೀಕು 
ಉದ್ಭರಣೆಯ ವಾಚ್ಕ 
ಉದ್ದೋಧ ಪ್ರಜ್ಞ 


ಉರ್ದು ಮತ್ತು ಪಾರಸಿ ಸಾಹಿತ್ಯ 
ಊರು ಕವಲೊಡೆದಾಗ 
ಎಮ್ಮೆ ಬಸವನ ಕಾಲಜಾ ನ 
ಆ ಇ 
ಸಂಗ್ರಹ, ಭಾಗ-1 
ಏಕೋರಾಮೇಶ್ವರ ಪುರಾಣ 


ಒಂಟದನಿ 
ಕಕುದ್ದಿರಿ ಮಹಾತ್ಮ್ಯಂ 


ಕಕೋಕ ಶಾಸ 
ಲಾ ಆ 


ಕಥನಕಲೆ 

ಕದರಡಕೆ 

ಕನ್ನಡ ಸಾಹಿತ್ಯ ಮತ್ತು ಇತರ 
ಉಪನ್ಮಾಸಗಳು 

ಕನ್ನಡ ಜಾನಪದ ಗೀತೆಗಳು 

ಕನ್ನಡ ಬಾವುಟ 


ಕಪೋತವಾಕ್ಕ 

ಕರಸ.ಲ ನಾಗಲಿಂಗ ಚಾರಿತ್ರ 
೦ಎ 

ಕರಿಯ ಬಂಟನ ಕಥೆ 


ಕರುಣಾಶ್ರಾವಣ 
ಕರ್ಣಾಟಕದ ಅರಸು ಮನೆತನಗಳು 


ಕರ್ಣಾಟಕ ಜನಜೀವನ 

ಕರ್ಣಾಟ ಸಂಸ್ಕೃತಿಯ ಪೂರ್ನ 
ಪೀಠಿಕೆ (ಪ್ರಥಮ ಭಾಗ) 

ಕರ್ಣಾಟ ಸಂಸ್ಕೃತಿಯ ಪೂರ್ವ 
ಪೀಠಿಕೆ (ದ್ವಿತೀಯೆ ಭಾಗ) 

ಕರ್ನಾಟಕ ಕವಯಿತ್ರಿಯರು 

ಕಲ್ಲೋಲಮಾಲೆ 

ಕವಿನಂದನ ಕಥೆಗಳು 

ಕನ್ನಡ ವಿಶ್ವಕೋಶ, ಸಂಪುಟ-1° 


ಕನ್ನಡ ನಿಘಂಟು 


ರಾಘವೇಂದ್ರರಾವ್‌ 
ಶ್ರೀನಿವಾಸರಾವ್‌ ಕೊರಟ 
ಸಂಗ ಶಿವಬಸವಸ್ವಾಮಿಗಳು 


ನಂಜಣಾರ್ಯ ಕವಿ 


ಕೆ. ಶಿವರಾಮ ಕಾರಂತ 
ಕಳಲೆ ನಂಜರಾಜ 


ಮಲ್ಲಣ 


ಗಜೇಂದ್ರ ಗಡ ಶಾಮರಾಯ 
ಕುವೆಂಪು 
ಮುಳಿಯ ತಿಮ್ಮಪ್ಪ ಯ್ಶ 


ಡಾ|| ಬಿ, ಎಸ್‌. ಗದ್ದಗಿಮಠ 
ವಿವಿಧ ಲೇಖಕರಿಂದ 


ನಂಜಕವಿ, ಸಂ॥ 
ಆರ್‌. ವಿ. ಶ್ರೀನಿವಾಸಮೂರ್ತಿ 
ರುದ್ರಕವಿ 


ಭಾಳಾಕ್ಷ ಕನಿ 


ಸಿದ್ಧ ಯ್ಯ ಪುರಾಣಿಕ 

ಎನ್‌. ಲಕ್ಷ್ಮೀನಾಠಾಯಣರಾಯರು 
ಆರ್‌. ಎಸ", ಪಂಚಮುಖಿ 

ಚೆಟಿಗೇರಿ ಕೃಷ್ಣಶರ್ಮ 

ಶಂ, ಬಾ. ಜೋಶಿ 


ಶಂ. ಬಾ. ಜೋಶಿ 


ಸರೋಜಿನಿ ಮಸಿ 
ಕಾವ್ಮಾನಂದ 
ನಂಜನಗೂಡು ಶ್ರೀಕಂಠ ಕ್ರ 


ಮ 
ಇಂ 
ಸಂಖ್ಯ ತಕ ETN NNT 


೧೬೧೨ 


ಇತರ ವಿವರಗಳು 


ಹಸ್ತಪ್ರತಿ: ಕೆ. ಬಿ; ೩0೩, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ.ಪಿ. ೧೮೯, 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೧೪೫, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೪೫೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಎ, ೨೯೯, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಪ್ರಸಾರಾಂಗ,ಮೈಸೂರು ವಿಶ್ವವಿದ್ಯಾನಿಲಯ 
ಆನಂದ ಪ್ರಕಾಶನ, ಬೆಂಗಳೂರು 
ಶಿವಶರಣ ವಾಜ್ಮಯ ಪ್ರಕಾಶನ 

ಕಾರ್ಯಾಲಯ, ಮೈಸೂರು 
ಹಸ್ತಪ್ರತಿ; ಕೆ. ೩೦ತ್ರ 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹರ್ಷ ಪ್ರಕಟನಾಲಯ, ಪುತ್ತೂರು 
ಹಸ್ತಪ್ರತಿ: ಫೆ. ಬಿ. ೨೮೬, 

ಕನ್ನಡ ಅಧ ಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ೬೫೪, 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಉದಯರವಿ ಪ್ರ*ಇಶನ, ಮೈಸೂರು 
೨ನೆಯ ಮುದ್ರಣ, 

ಶಾರದ ಪ್ರಕಟನಾಲಯ, ಬೆಂಗಳೂರು 
ಕರ್ನಾಟಕ ವಿಶ್ವವಿದ್ಕಾಲಯೆ, ಧಾರವಾಡ 
೪ನೆಯ ಮುದ್ರಣ, 

ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು 
ಮೋಹನ ಪ್ರಕಾಶನ, ಮೈಸೂರು 

ಆ ಕ 
ಹಸ್ತಪ್ರತಿ: ಕ್ಕೆ ಏ.೬೩, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಳೆ. ಬಿ. ೧೭೦, 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಜನಪದ ಸಾಹಿತ್ಯ ಅಕಾಡೆಮಿ, ಮೈಸೂರು 
ಕರ್ನಾಟಕ ಇತಿಹಾಸ 

ಸಂಶೋಧಕ ಮಂಡಲ, ಧಾರವಾಡ 
ಸಮಾಜ ಪುಸ್ತಕಾಲಯ, ಧಾರವಾಡ 
ಸಮಾಜ ಬುಕ್‌ ಡಿಪೊ, ಧಾರವಾಡ 


ಸಮಾಜ ಪುಸ್ತಕಾಲಯ, ಧಾರವಾಡ 


ಕ. ಸ. ಸಾಹಿತ್ಯ ಸಂಘ, ಲಿ. ಧಾರವಾಡ 
ತಾರಾ ಗ್ರಂಥ ಪ್ರಕಾಶನ, ಧಾರವಾಡ 
ಎಂ. ಎಸ್‌. ಅಂಡ್‌ ಸೆನ್‌, ಬೆಂಗಳೂರು 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


೫೨ 


೫೮ 


೫೯ 


೬೦ 
೬೧ 


೬೨ 
೬4 


೬&೪ 


೩೫ 


ಹಹ 


೬೭ 


ಹಿ 


೬೯ 


೭೨ 


೭೧ 


೭೨ 


೭೩ 


೭೪ 


೭೫ 


೭೬ 


೭೭ 


ಸಟ ಕ ರ ೨ ಅಲ 


ಕಶಾಅ. 


ಕಸಾಶಿ. 
ಕಅಕೆಕಂ. 


ಕಾಮಶಾ. 


ಕಾಲೂರ. 
ಕಾವ್ಯಕು. 


ಕಾಶಕೃ. 
ಕಿರೀಟೀ. 


ತಕೀಟಬೆ. 
ಕುಮಾಪು. 


ಹುಮಾಸಾಂ. 
ಕುವಲ. 


ಕೂಪತಾ, 
ಕೃಕರ್ಣಾ. 
ಕೃಷ್ಣವಿ. 
ಕೃಷ್ಣಾಳಾ. 
ಕೇರಪ್ರ. 
ಕೊಲ್ಲಾಚ. 
ಕೋಗಿಲೆ. 
ಳೋಡಚ. 
ಕೌತುಚಿಂ. 
ಕ್ರೌಂಚಧ್ಹ. 
ಶ್ರಿತಿಜ. 
ಕ್ಷೇತ್ರಗ. 
ಕ್ಷೇತ್ರಸು. 


ಗಂಧಪ್ರ. 


ಕನ್ನಡ ಶಾಸನಗಳ ಸಾಂಸ ತಿಕ 
pl ಕಲಿ 
ಅಧ್ಯಯನ 
ಕನ್ನಡ ಸಾಹಿತ್ಯ ಪರಿಚಯ 
ಕಟಕಿಕಂ ಠಶತಳ್‌ 


ಕಾಮಶಾಸ 
- ದೆ 


ಕಾಲೂರ ಚೆಲುನೆ 
ಕಾವ್ಯಕುತೂಹಲ 


ಕಾಶಕೃತ್ಸ್ನಶಬ್ದಕಲಾಪ 


ಧಾತುಪಾಠ 
ಕಿರೀಟೀಶ್ವರ ಪುರಾಣ 


ಕೀಟಗಳ ರಚನೆ ಮತ್ತು ಬೆಳವಣಿಗೆ 
ಕುಮಾರೇಶ್ವರ ಪುರಾಣ 


ಕುಮಾರರಾಮನ ಸಾಂಗತ್ಯ ಗಳು 
ಕುವಲಯಾನಂದ 


ಕೂಪಶಾಸ 
ಚ್‌ 
ಕೃಷ್ಣಕರ್ಣಾಮೃತ 
ಫಸ ರಾಜ ವಿಲಾಸ 
೪ 
ಕೃಷ್ಣಾರ್ಜುನರ ಕಾಳಗ 
ಹೇರಳ ಪ್ರಶ್ನೆ 
ಕೊಲ್ಲಾಪುರದ ಸಾಮಂತರಾಜ 
ಚರಿತಂ 
ಕೋಗಿಲೆ ಮತ್ತು 
ಸೋವಿಯಟ್‌ ರಷ್ಯಾ 
ಕೋಡಗದ ಮಾರೈಯ್ಯನ ಚರಿತೆ 


ಕೌತುಕ ಚಿಂತಾಮಣಿ 


ಕ್ರೌಂಚಧ್ವನಿ 
ಕ್ಷಿತಿಜ 
ಕೇತ್ರಗಣಿಕ 


(ತ್ರಜ ಸುಮುನೋವಾದಂ 
ಬ 


ಗಂಧಕ ತೈಲಾದಿ ಪ್ರಯೋಗಗಳು 


ಸಂಕ್ಷಿಪ್ತ ಸೂಚಿ 


ಎಂ, ಚಿದಾನಂದಮೂರ್ತಿ 


ಹೀ. ಚಿ, ಶಾಂತವೀರಯ್ಯ 
ಶ್ರೀಕಂಠ 


ಕೊಳಂಬೆ ಪುಟ್ಟಣ್ಣಗೌಡ 
ಪು. ತಿ, ನರಸಿಂಹಾಚಾರ್‌ 


ಚಿನ್ನವೀರ ಕವಿ 
ಸಂ॥ ಎ. ಎನ್‌. ನರಸಿಂಹಯ್ಯ 
ಮಲ್ಲಿಕಾರ್ಜುನ ಕವಿ 


ಡಾ! ಎಂ. ಪುಟ್ಟಿ ರುದ್ರಯ್ಕ 
ವಾಚ್ಕದ ಕುಮಾರಾರ್ಯ 


ಜಿ. ವರದರಾಜರಾವ್‌ 
ಜಾಯೇಂದ್ರ 


ಕೃಷ್ಣ 


ಮದ್ದಗಿರಿ ನಂಜಪ್ಪ 


ಗೌರೀಶ ಕಾಯ್ಕಿಣಿ 
ಶಾಂತಿನಾಥ ದೇಸಾಯಿ 
ತಿಮ್ಮರಸ 


ಚೆನ್ನವೃಷಭೇಂದ್ರ (ಚನ್ನ ಬಸವ) 


ಕ 


೧೯೬೬ 


ಇತರ ವಿವರಗಳು 


ಪ್ರಸಾರಾಂಗ,ಮೈಸೂರುವಿಶ್ಚವಿದ್ಯಾನಿಲಯ 


ಹಂಸಧ್ವನಿ ಪ್ರಕಾಶನ, ಬೆಂಗಳೂರು-೧೦ 
ಹಸ್ತಪ್ರತಿ: ಕೆ. ೬೩೧, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ, ೪೭೨, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಚೊಕ್ಕಾಡಿ, ಸುಳ್ಳ (ದ, ಕ) 
ಕರ್ನಾಟಕ ಸಹಕಾರಿ ಪ್ರಕಾಶನ ಮಂದಿರ, 
ಬೆಂಗಳೂರು 
ಸ್ನಾತಕೋತ್ತರ ಸಂಶೋಧನ ವಿಭಾಗ 
ಡೆಕ್ಕನ್‌ ಕಾಲೇಜು, ಪೂನ 
ಕಿರೀಟಮಠ, ಸೊಲ್ಲಾ ಪುರ 


ಪ್ರಸಾರಾಂಗ,ಮೈಸೂರು ವಿಶ್ವವಿದ್ಯಾ ನಿಲಯ 
ಹಸ್ತಪ್ರತಿ: ಕೆ. ಎ. ೩೦೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಪ್ರಸಾರಾಂಗ, ಮೈ ಸೂರು ವಿಶ್ವವಿದ್ಯಾನಿಲಯ 
ಹಸ್ತಪ್ರತಿ: ತೆ. ಎ. ೩೦೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಳೆ. ೬೬೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೩೬, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೊರು 
ಹಸ್ತಪ್ರತಿ: ಜೆ. ಎ. ೧೭೧, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೪೩೯, 

ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು 
ಹಸ್ತಪ್ರತಿ: ಜೆ. ಎ. ೯೧, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಳೆ. ಎ. ೨೬೭, 

-ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
೨ನೆಯ ಮುದ್ರಣ, 

ಉದಯರವಿ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ಕೆ. ಎ. ೩೫೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಓ. ೬೦೬, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಹಸ್ತಪ್ರತಿ: ಕೆ.ಎ. ೧೬೯, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಜೆ. ಪಿ. ೬೪೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಳೆ. ೪೯, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


೮೧ 


೮೬ 


೮೭ 


ಲಲ 


೧೦೧ 


CNN NEN 


ಗಗತಾ. 
ಗಣಿಚ, 
ಗರಮ. 


ಗಗನತಾರಾವಳಿ 

ಗಣಿತಶಾಸ್ತ್ರದ ಚರಿತ್ರ 
ತೆ 

ಗರಳಪುರಿ ಮಹಿಮೆ 

ಗರುಡಗಂಬದ ದಾಸಯ್ಯ 


ಗಾಥಾಸಪ್ತಶತಿ 
ಗುಂಡುಬ್ರಹ್ಮಯ್ಯ ಗಳ ಸುವ್ವಿ 


ಗುರುಬಸವೇಶ್ವರ ವಚನ 
ಇಂದಿನ ಕನ್ನಡ ಕಾವ್ಯದ 
ಗೊತ್ತು ಗುರಿಗಳು 
ಗೊಮ್ಮಟೇಶ್ವರ ಚರಿತೆ 
ಗೊಮ್ಮಟಿಸಾರ 
ಗೊಲ್ಲಾಳೆಯ್ಮನ ಪುರಾಣ 
ಗ್ರಂಥಾಲಯೆದ ಅಂತರಂಗ 
ಚಂದ್ರಮಾವು 
ಚಂದ್ರವೀಥಿ 


ಚತುರಾಚಾರ್ಯ ಪುರಾಣ 


ಶ್ರೀಮನ್ಮಹಾರಾಜ 


ಚಾಮರಾಜೇಂದ್ರ ಒಡೆಯರವರ 


ವಂಶರತ್ನಾಕರ 
ಚಿಕದೇವರಾಯ ಸಪ್ತಪದಿ 
ಚಿತ್ರಸೃಷ್ಟಿ 


ಚಿದಾನಂದಕೋರಡೆ 
ಚೆಂಗಾಳ್ವ ಚೆಲುವಾಂಬ 
ಜಗತ್ತಿನ ಸ್ವಾತಂತ್ರ್ಯ ಸಂಗ್ರಾಮ 


ಜಾನಪದ ಗೀತೆಗಳು 
ಜ್ಯೋತಿರ್ಮಯ ಶಾಂಭವಿ 


ತತ್ವಪದಗಳು 
ತತ್ವಶಾಸ್ತ್ರ ವ್ರಟ್ಟ ಮತ್ತು 
ಪಾಶ್ಚಾತ್ಯ 


ತತ್ವಾರ್ಥ ನಿರ್ಣಯ ಟೀಕು 


ತಾರಕ ನಿರಂಜನ 


ಕನ್ನಡ ನಿಘಂಟಂ 


ನಿರಂಜನಾವಧೂತ 


ಸಿ, ಎನ್‌. ಶ್ರೀನಿನಾಸಯ್ಕಂಗಾರ್ಯ 


ನಂಜರಾಜ 


ಗೊರೂರು ರಾಮಸ್ವಾಮಯ್ಯಂಗಾರ್‌ 


ಎಸ್‌. ವಿ. ಪರಮೇಶ್ವರಭಟ್ಟ 
9 


ಫಿ. ಕೃ. ಗೋಕಾಕ 


ಅನಂತಕವಿ 


ಸಂ॥ ಎಂ. ಚಂದ್ರಶೇಖರೆ, 

ಹೀ, ಚಿ. ಶಾಂತವೀರಯ್ಯ 
ಎಸ್‌. ಆರ್‌. ಗುಂಜಾಳ 
ವಸಂತರಾವ್‌ ಕಟ್ಟ 
ಎಸ್‌. ವಿ. ಪರಮೇಶ್ವರಭಟ್ಟ 
ಪರ್ವತೇಶ 


ಸಂ॥ ಎಚ್‌. ಎಸ್‌. ಹರಿಶಂಕರ 
ಸಾಲಿ ರಾಮಚಂದ್ರರಾಯ 


ಚಿದಾನಂದ 
ರಾಮರಾಜ ಪುಟ್ಟಿ ರಾಜ ಅರಸು 
ದ. ಕೃ. ಭಾರದ್ವಾಜ 


ಕೆ. ಶಿವರಾಮ ಕಾರಂತ 
ಗುಹೇಶ್ವ ರ 


ಗೋಪಾಲಾರ್ಯ 
ಡಾ|| ಎಸ್‌. ರಾಧಾಕೃಷ್ಣನ್‌ 
ಆನಂದ: ತೀರ್ಥಮುನಿ 


ದಾಸ ಚಿನ್ಮಯ 


೧೭೫೦ 
೧೯೫೬ 
೧೭೪೦ 


೧೯೪೦ 


೧೯೬೬ 


೧೯೭೨ 


೧೯೭೦ 


ಸು.೧೭೫೦ 


ಇತರ ವಿವರಗಳು 


ಓಟ. ಎನ್‌. ಕೃಷ್ಣ ಯ್ಯಶೆಟ್ಟ ಬೆಂಗಳೂರು. 
ಣ ಟಿ? 

ಮೈ ಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಹಸ್ತಪ್ರತಿ: ಕೆ. ಎ. ೨೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಸತ್ಮಶೋಧನ ಪ್ರಕಟನ ಮಂದಿರ, 

`ಬೆಂಗಳೂರು 
ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೩೫೧, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈ ಸೂರು 
ಹಸ್ತಪ್ರತಿ: ಫೆ. ಬಿ, ೨೨೪, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಪದ್ಮಾ ಪ್ರಕಟನಾಲಯ, ಹೈದ್ರಾಬಾದು 


ಹಸ್ತಪ್ರತಿ: ಕೆ. ಎ. ೨೦೨, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈ ಸೂರು 
ಹಸ್ತಪ್ರತಿ: ಳೆ. ಬಿ. ೧೨೩೯, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಶ್ರೀ ಪ್ರಸಾದ ಪ್ರಕಾಶನ, 

೯, ಮನುವನ, ಬೆಂಗಳೂರು-೪೦ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಮಧು ಪ್ರಕಾಶನ, ಜೆಂಗಳೂರು 
ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ಕೆ. ಎ. ೮೦, 

ಕನ್ನಡ ಕಿಫ್ಟ ಭನ ಸಂಸ್ಥೆ, ಮೈಸೂರು 


ಶಾರದಾ ಮಂದಿರೆ, ಮೈಸೂರು 
ಉಡುಪಿ ಭೀಮರಾವ ಬೀದಿ, 
ಮಂಗಳವಾರಪೇಟಿ, ಧಾರವಾಡ 
ಹಸ್ತಪ್ರತಿ: ಕೆ. ಬಿ. ೨೩೮, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಕಾರೊನೇಷನ್‌ ಮುದ್ರಣಾಲಯ, 
ಮೈಸೂರು 
ಕರ್ಣಾಟಕ ಸಾಹಿತ್ಯ ಪ್ರಕಟನ ಮಂದಿರ, 
ಬೆಂಗಳೂರು 
ಪ್ರಸಾರಾಂಗೃಮೈ ಸೂರು ವಿಶ್ವವಿದ್ಯಾನಿಲಯ 
ಹಸ್ತಪ್ರತಿ: ಕೆ. ಬಿ. ೧೬೯, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈ ಸೂರು 
ಹಸ್ತಪ್ರತಿ: ಕೆ. ೪೪, 
ಎ 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಹಸ್ತಪ್ರತಿ: ಕೆ. ಎ. ೧೧೯, 

ಕನ್ನಡ ಆಧ್ಯ ಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೩೩೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


೧೦೫ 


೧೨೦ 


೧೨೧ 


೧೨೨ 


೧೨೭ 


೧೨೮ 
೧೨೯ 


೧೩೦ 
೧೩೧ 


೧೩೨ 


ತುರಾಯಿ. 


ತ್ರಿಭುಮೋ. 


ಥೇಮ್ಸ್‌ ಗಂ. 
ದುರಪು. 
ದೂರಸು 
ದೇಕನೈ. 


ದ್ಯಾ ವಾಪೃ. 


ದ್ರಾವಿವಿ. 
ಧನ್ಮಚ. 
ಧರ್ಮಶ್ರೀ, 
ಧರ್ಮಸಾ, 
ನಂಜುಂಡ. 
ನಂಬಿನಾ. 
ನತ್ತತ್ರ- 
ನನದಿ. 
ನನ್ನೂರು. 
ನವಮೋ. 
ನಳನಾ. 
ನಾಂದೇಡ್‌ 
ನಿಜಶ. 
ನಿಟ್ಟೂಶಾ. 


ನಿಬಂಧ. 


ನೀಲವ. 


ಪಂಚಶ. 
ಪರಪ. 


ಪರಿಶೀ. 
ಪಾಂಚಜ. 


ಪಾಂಡಚ, 


ತುರಾಯಿ 


ತ್ರಿಧುವನಮೋಹಿನಿ ಕಾವ್ಯ 


ಥೇಮ್ಸ್‌ ನಿಂದ" ಗಂಗೆಗೆ 
ದುರದುಂಡೇಶ್ವರ ಪುರಾಣ 
ದೂರಸರಿದರು 

ದೇವಕನ್ಮಿ 

ದ್ಯಾವಾ ಪೃಥಿವೀ 
ದ್ರಾವಿಡ ಭಾಷಾ ವಿಜ್ಞಾನ 
ಧನ್ಮಕುಮಾರ ಚರಿತ್ರೆ 


ಧರ್ಮಶ್ರೀ 

ಧರ್ಮ ಮತ್ತು ಸಾಹಿತ್ಯ. 
ನಂಜುಂಡ ಕವಿ 
ನಂಬಿದವರ ನಾಕ ನರಕ 
ನಕ್ಷತ್ರ ದರ್ಶನ 

ನಮ್ಮ ನದಿಗಳು 
ನನ್ನೂರು 

ನವಮೋಹನ ತರಂಗಿಣಿ 
ನಳನಾಟಕ 


Inscriptions from 
Nanded Districts 
ನಿಜಲಿಂಗ ಶತಕ 


ನಿಟ್ಟೂರು ಶಾಂತಿನಾಥ 
ನಿಬಂಧಮಾಲಾ ಭಾಗ 

>» ಭಾಗ Il 
ನೀಲಲೋಚನೆಯ ವಚನಗಳು 


ಪಂಚ ಶತಕ 
ಕನ್ನಡ ಸಂತರ ಪರಮಾರ್ಥ ಪಥ 


ಪರಿಶೀಲನ 
ಪಾಂಚಜನ್ಮ 


ಪಾಂಡವ ಚರಿತ್ರೆ 


ಸಂಕ್ರಿಕ್ರ ಸೂಚಿ 


ಸಿ. ಕೆ. ವೆಂಕಟರಾಮಯ್ಯ 


ಹಿರಿಯ ಮಲ್ಲೇಂದ್ರ 


ಡಾ| ಸೂರ್ಯನಾಥ ಕಾನುತ್‌ 
ಬಸವಕವಿ 

ಎಸ್‌. ಎಲ್‌. ಭೈರಪ್ಪ 

ರಾ. ಕು. 

ವಿನಾಯಕ 

ಹಂ. ಪ. ನಾಗರಾಜಯ್ಯ 
ಆದಿಯಪ್ಪ 


ಎಸ್‌. ಎಲ್‌. .ಭೈರಪ್ಪ 

ಪ್ರೊ! ಬಿ. ಎನ್‌. ಕುಂದರಗಿ 

ದೇ. ಜವರೇಗೌಡ 

ಕೆ. ಶಿವರಾಮಕಾರಂತ 

ಡಾಗೆ ಆರ್‌.. ಎಲ್‌. ನರಸಿಂಹಮ್ಮ 
ಶ್ರೀಮತಿ ಗಿರಿಜಾಬಾಯಿ 


ಎಚ್‌. ಎಲ್‌. ನಾಗೇಗೌಡ 
ಕೋಳೂರು ಶಂಕರಕವಿ 
ವೀರನಗೆರೆ ಪುಟ್ಟಣ್ಣ 


ಸಂ॥ ಜ. ಸಿ. ಶೆಲ್ವ, ಶ್ರೀನಿವಾಸ ರಿತಿ 


ಹೀ. ಚಿ. ಶಾಂತವೀರಯ್ಯ 
ರವೀಂದ್ರನಾಥ ಠಾಕೂರ್‌ 

] ಅನು॥ ಸ್ವಾಮಿ ಶಂಕರಾನಂದ 

ಸರೆಸ್ವತಿ 

IL ಅನು!ಎ.ಆರ್‌.ಕೃಷ್ಣ ಶಾಸ್ತ್ರೀ 
ನೀಲಲೋಟಚನೆ, 

ಸಂಗೆಸಿ. ಕೆ. Wise 
ವಿವಿಧ ಕವಿಗಳಿಂದ 
ಡಾ|| ಆರ್‌. ಡಿ. ರಾನಡೆ 

ಅನುಕ ಎಂ. ಎಸ್‌. ದೇಶಪಾಂಡೆ 
ಡಾ|| ಜಿ. ಎಸ್‌. ಶಿವರುದ್ರಪ್ಪ 
ಕುವೆಂಪು 


ಹುಚ್ಚ 


ಮ 
ಜಾ [| [er | 


೧೯೩೬ 


ಇತರ ವಿವರಗಳು 


೨ನೆಯ ಮುದ್ರಣ, 
ಸತ್ಯಶೋಧನ ಪುಸ್ತಕ ಭಂಡಾರ, 
ಬೆಂಗಳೂರು 
ಹಸ್ತಪ್ರತಿ: ಳೆ. ಎ. ೩೦೪, 
ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಶ್ರೀ ಮುರುಘಾಮಠ, ಧಾರವಾಡ 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಮಧುತ್ರಕಾಶನ್ಯ ಬೆಂಗಳೂರು-00 
ಪರಾಗ ಪ್ರಕಾಶನ, ಧಾರವಾಡ 
ಹರ್ಷವರ್ಧನ ಪ್ರಕಾಶನ, ಬೆಂಗಳೂರು 
ಹಸ್ತಪ್ರತಿ: ಕೆ. ಎ. ೨೫೬, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಕ್ಯಾನರಾ ಕಾಲೇಜು, ಕುಮಟ (ದ.ಕ) 
ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಹರ್ಷ ಪ್ರಕಟಣಾಲಯ, ಪುತ್ತೂರು 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು 
೨ನೆಯ ಮುದ್ರಣ, ವಿಚಾರ ಸಾಹಿತ್ಯ 
ಪ್ರೈವೇಟ್‌ ಲಿ.. ಬೆಂಗಳೂರು 
ದಿ ಆಕಾಡೆಮಿ ಆಫ್‌ 
ಜನರಲ್‌: ಎಜುಕೇಷನ್‌, ಮೆಣೆಪಾಲ 
ಮಾಚಿಕ್ಕ ಮಂದಿರ ಬುಕ್‌ ಡಿಪೋ, ' 
ಬಳ್ಳಾ ರಿ 
ಹಸ್ತಪ್ಪ ಪ್ರತಿ: ಕೆ. ಎ. ೧೭೨, 
ನ್ನಡ ಆಧ್ಯ ಯನ ಸಂಸ್ಥೆ, ಮೈಸೂರು 
ಯೆಶವಂತ ಬುಕಾವಿದ್ಮಾ ಲಯ, 
ನಾಂದೇಡ್‌ 
ಹಸ್ತಪ್ರತಿ: ಜೆ. ಬಿ. ೨೭೫, 
ನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಶ್ರೀಪ್ರಸಾದ “ಪ್ರಕಾಶನ, 
೪, ಮನುವನ, ಬೆಂಗಳೂರು-೪೦ 


ಸಾಹಿತ್ಯ ಅಕಾದೆಮಿ, ನವದೆಹಲಿ 


ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಕಾವ್ಯಾರಾಮ್ಮ ಸರಸ್ವೆ ತೀಪುರ,ಮೈಸೂರ೯ 
ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ 


ಉಪಾ ಸಾಹಿತ್ಯಮಾಲೆ, ಮೈಸೂರು 
೪ನೆಯ ಮುದ್ರಣ, 

ಉದಯರವಿ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ತೆ. ಎ. ೫೧೬, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


೧೫೧ 


೧೬೧ 


೧೬೨ 


[eg [ee 


ಪಾರ್ತಿಸು. 
ಪಾಶ್ಚಾವಿ. 


ಮಡಿಸಾಂ. 


ಮನೆಲ. 


ಪಾರ್ತಿಸುಬ್ಬ 

೧೯ನೇ ಶತಮಾನದಲ್ಲಿ ಪಾಶ್ಚಾತ್ಮ 
ವಿದ್ವಾಂಸರ ಕನ್ನಡ ಸೇವೆ 

ಪುನರ್ಮಿಲನ 

ಪುರಾತನ ಭಕ್ತ ವಿಲಾಸ 

ಪ್ರಬಂಧ ಪರಿಮಳ 

ಪ್ರವಾಸಿ ಕಂಡ ಇಂಡಿಯಾ 
ಭಾಗ], 11, 11] 


ಬಾಳಿನ ವೈಭವ 
ಬಿರುಗಾಳಿ 


ಬಿಸಿಲು ಚಿಕಿತ್ಸೆ 
ಬೆಂಗಳೂರು ಬಸ್ಸು 


ಬೆಳಕು ತಂದ ಬಾಲಕ 


ಭಾರತೀಯ ತತ್ತ್ವಶಾಸ್ತ್ರ ಸಂಗ್ರಹ 


ಭಾರತೀಯ ಸಂಸ್ಕೃತಿ ದರ್ಶನ 


ಭಾರತೀಯ ಗ್ರಂಥ 

ಸಂಪಾದನ ಪರಿಚಯ 
ಭಾರತ ವೀರಚರಿತ 
ಕನ್ನಡದಲ್ಲಿ ಭಾವಗೀತೆ 
ಭಾಸ್ಫ ರ ಗಣಿತ 


ಭೀಮಕಾಯ 
ಭೂಗೋಳ ಮಂಜರಿ 


ಭೂಮಿಯ ಆಳತೆ 
ಮಂಜುಘೋಷಾ ವಿಚಿತ್ರವಾದ 
ಶೃಂಗಾರಾದ್ಭುತ ಕಥೆ 
ಮಡಿವಾಳ ಮಾಚಿದೇವ 
ಮಹಿಮಾಮೃತ ಮತ್ತು 
ಭಕ್ತಿಸಾರ 
ಮಡಿವಾಳಯ್ಯನ ಸಾಂಗತ್ಯ 


ಮನೆಕಟ್ಟುವ ಲಕ್ಷಣ 


ಕನ್ನಡ ನಿಘಂಟು 


ಮುಳಿಯ ತಿಮ್ಮಪ್ಪಯ್ಯ 
ಐ. ಮಾ. ಮುತ್ತಣ್ಣ 


ರಘುನಾಥ ವಾಡೇದ 
ಎಸ್‌. ಸಿ. ಚನ ವೀರಪ್ಪ 
ಸದಾನಂದನಾಯಕ 

ಎಚ್‌. ಎಲ್‌. ನಾಗೇಗೌಡ 


ಯು. ಆರ್‌. ಅನಂತಮೂರ್ತಿ 
ಲಾಂಗೂಲಾಚಾರ 
ಟ. ಏಿ..ವೆಂಕಟಾಚಲಶಾಸ್ತ್ರೀ 
ಸಂ] ಬಿ. ನಂ. ಚಂದ್ರಯ್ಯ 
ಸಿಂಪಿ ಲಿಂಗಣ್ಣ 
ಅಶ ತ 

ವಧು 


ಶ್ರೀನಿವಾಸ ಉಡುಪ 
ಕುವೆಂಪು 


ಜೆ, ಕೃಷ್ಣ ಶಾಸಿ 
ಣು ಇತ್‌ 
ಬೀಚಿ 


ತ. ರಾ. ಸು. 
ಎಚ್‌. ಎನ್‌. ರಾಘವೇಂಧ್ರಾಚಾರ್ಯ 


ಸಂ1 ಅ. ನ. ಕೃಷ್ಣ ರಾಯ 
ಜು 


ಎಸ್‌. ಎಂ. ಕತ್ರೆ, ಅನು॥ ಎನ್‌. ಎಸ್‌. 
ಲಕ್ಷ್ಮೀನಾರಾಯಣಧಟ್ಟ 
ಎಸ್‌. ಜಿ. ನರಸಿಂಹಾಚಾರ್‌ 
ಪ್ರಭುಶಂಕರ 
9 


ಎಸ್‌. ಎಲ್‌. ಭೈರಪ್ಪ 
ಮ. ಸೂರಶಾಸ್ತ್ರಿ 


? 
ಭೀಮಾಚಾರ್ಯ 
ಸುಬ್ರಹ್ಮಣ್ಯಾ ಚಾರ್ಯ ಕಿತ್ತೂರು: 
ಪಂಡಿತೆ ಬಿ. ನಂಜುಂಡಯ್ಯ 


೧೯೪೫ 
೧೯೬೯ 


೧೯೫೦ 
೧೯೦೬ 
೧೯೫೯ 


೧೯೬೪-೬೬ 


೧೯೬೩ 
೧೯೬೩ 
೧೯೬೫ 
೧೬೫೦ 
೧೯೫೫ 
೧೯೫೦ 


೧೯೪೬೬ 
೧೯೫೬ 


೧೯೫೭ 
೧೯೬೧ 


೧೯೬೨ 
೧೯೬೨ 


೧೯೬೨ 


೧೯೬೮ 


ಇತರ ವಿವರಗಳು 


ಬಾಳಿಗ ಎಂಡ್‌ ಸನ್ಸ್‌, ಮಂಗಳೂರು 
ಉಷಾ ಪ್ರೆಸ್‌, ಮೈಸೂರು-೧ 


ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಗುರು ಬಸವ ಅಂಡ್‌ ಕಂಪನಿ, ಮದರಾಸು 
ವಚನ ಸಾಹಿತ್ಯ ಮಂದಿರ, ವಿಜಾಪುರ. 
ಪ್ರಸಾರಾಂಗ,ಮೈ ಸೂರು ವಿಶ್ವವಿದ್ಯಾನಿಲಯ 


ಮನೋಹರ ಗ್ರಂಥಮಾಲಾ, ಧಾರವಾಡ 
ಲೋಕಶಿಕ್ಷಣ ಮಾಲಾ, ಹುಬ್ಬಳ್ಳಿ 
ಸರೆಸೆ ಸಾಹಿತ್ಯ ಪ್ರಕಾಶನ, ಮೈಸೂರು 
ಶರತ್‌ ಪ್ರಕಾಶನ, ಮೈಸೂರು 
ಕರ್ನಾಟಕ ಸಹಳಾರಿ ಸಂಘ, ಲಿ., ಧಾರವಾಡ 
ಮನೋಹರ ಗ್ರಂಥ ಪ್ರಕಾಶನ ಸಮಿತಿ, 

ಧಾರವಾಡ 
ಗೀತಾ ಪಬ್ಲಿಕೇಷನ್ಸ್‌ , ಬೆಂಗಳೂರು 
೪ನೆಯ ಮುವ್ರಣ, 

ಉದಯರವಿ ಪ್ರಕಾಶನ. ಮೈಸೂರು 
ಶ್ರೀರಾಮಪುರ; ಬೆಂಗಳೂರು. ೩ 
೨ನೆಯ ಮುದ್ರಣ, 

ಸುದರ್ಶನ ಪ್ರಕಾಶನ, ತಿಪಟೂರು 
ಕೆ. ಸೀತಾರಾಮ ಶೆಟ್ಟ, ಬೆಂಗಳೂರು 
೨ನೆಯ ಮುದ್ರಣ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಸಾಹಿತ್ಯ ಮತ್ತು ಸಂಸ್ಕೃತಿ 

ಅಭಿವೃದ್ಧಿ ಇಲಾಖೆ, 

ಮೈಸೂರು ಸರ್ಕಾರ, ಬೆಂಗಳೂರು 
ಹರ್ಷವರ್ಧನ ಪ್ರಕಾಶನ, ಬೆಂಗಳೂರು 


ಗೌರ್ನಮೆಂಟ್‌ ಪ್ರೆಸ್‌, ಬೆಂಗಳೂರು 
ಡಿ. ವಿ. ಕೆ. ಮೂರ್ತಿ, ಮೈಸೂರು 
ಹಸ್ತಪ್ರತಿ ು: ಕೆ. ೨೧೩, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಎಸ್‌. ಆರ್‌. ಹೆಗ್ಗಡೆ, ಕುಮಟ 
ರಾಜರಾಜೇಶ್ವರೀ ಮುದ್ರಾಕ್ಷರ ಶಾಲೆ, 
ಬೆಂಗಳೂರು 

$ 

ಕರ್ನಾಟಕ ಬುಳಕ್‌ ಡಿಪೊ, ಬಳ್ಳಾರಿ 


ಶಿ 


ಪ್ರಸಾದ ಪ್ರಕಾಶನ, 
೯, ಮನುವನ, ಬೆಂಗಳೂರು-೪೦ 


ಶ್ರಿ 


ಹಸ್ತಪ್ರತಿ: ಜೆ. ಎ. ೨೭೦, 

ಕನ್ನಡ ಅಧ್ಯಯನ ಸಂಸ್ಥೆ,. ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೨೮೩೪, 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 


೧೭೨ 


೧೮೧ 


೧೯೧ 


ಮನೋನಂ. 


ಮನೋರೋ 
ಮಳೆನಾ. 


ಮಲೆಮ. 
ಮಹಾಯೋ. 


ಮಾದೇಸಾಂ. 
ಮಾಧವಾ. 


ಮಾನಸ. 
ಮಾರ್ಗದ. 


ಮುಂಬವ್ಯಾ. 
ಮುಕಿ. 


ಮುಗಿಯು. 
ಮೂಗುತಿ. 


ಮೃಜಲ. 


ಮೇಘದೂ. 
ಮೈಲಾರ. 


ಲಾಸ್ಕರಂ. 
ಲಿಂಗಪು. 


ವಚಕಾ. 


ವಂಶವೃ. 
ವಾಶಾಚಿ, 


ನಿಮರ್ಶೆ. 
ವಿಸಚಿ. 


ವ್ಯಾಸಔ. 


ಶಂಕಶ. 
ಶಮಪಾಂ. 


ಶರಚ. 
ಶಿಲ್ಪನಾ. 
ಶಿವ ಪ್ರ. 


ಮನೋನಂದನ 


ಮನೋಕೋನಗಗಳು 
ಮಲೆನಾಡವರು 


ಮಲೆಗಳಲ್ಲಿ ಮದುಮಗಳು 
ಮಹಾಯೋಗಿ ಶ್ರೀ ಅರವಿಂದರೆ 
ಚರಿತ್ರೆ, ಸಾಧನೆ, ಉಪದೇಶ 
ಮಾದೇಶ್ವರ ಸಾಂಗತ್ಯ 
ಮಾಧವಾಲಂಕಾರ 


ಮಾನಸ ಸರೋವರ 
ಮಾರ್ಗದರ್ಶಿ 


ಮೂಂಬಯಿಯೆ ವ್ಯಾಪಾರ 


ಮುಕ್ತಿ 


'ಮುಗಿದ ಯುದ್ಧ 


ಮೂಗುತಿಹಾಡು 


ನ್ಫುಗಜಲ 


ಕನ್ನಡ ಮೇಘದೂತ 

ಮೈಲಾರದ ಶ್ರೀ ಬಸವಲಿಂಗಶರಣರ 
ಕೃತಿಗಳು 

ಲಾಸ್ಕರಂಜನಂ 

ಲಿಂಗಪುರಾಣ 


ವಚನ ಕಾದಂಬರಿ 


ವಂಶವೃಕ್ಷ 
ವಾತಾದಿ ಸಕಲರೋಗ ಚಿಕಿತ್ಸೆ 


ವಿಮರ್ಶೆಯ ಪೂರ್ವಪಶ್ಚಿಮ 
ನಿಷ ಚಿಕಿತ್ಸೆ 


ವ್ಯಾಸರ ಔತಣ 


ಶಂಕರ ಶತಕ 

ಶಬ್ದಮಣಿದರ್ಪಣದ 
ಪಾಠಾಂತರಗಳು 

ಶರಣಚರಿತಾಮೃತ 

ಶಿಲ್ಪ ಮತ್ತು ನಾಗರಿಕತೆ 

ಶಿವಯೋಗ ಪ್ರದೀಪಿಕೆ (ಟೀಕೆ): 


ಸಂಕ್ಲಿಪ್ರ ಸೂಚಿ 


ಎಂ. ಶಿವರಾಂ 


ಎನ್‌. ಆರ್‌. ಕುಲಕರ್ಣಿ 
ಗೊರೂರು ರಾಮಸ್ವಾಮಯ್ಯಂಗಾರ್‌ 


ಕುವೆಂಪು 
ಆರ್‌. ಆರ್‌. ದಿವಾಕರ್‌ 


ಗುರುಸಿದ್ಧ ಕನಿ 
ಮಾಧವ 


ಕಾವ್ಕಾನಂದ 

ಆರ್‌. ಕೆ. ನಾರಾಯಣ್‌ 
ಅನು! ಚಿ. ನ. ಮಂಗಳ 

ರಾ. ರಾ. ರಾಮಚಂದ್ರ 
ವಿನಾಯಿಳ ಟಕೆಕರೆ 

ಶಾಂತಿನಾಥ ದೇಸಾಯಿ 

ಕೆ. ಶಿನರಾನು ಕಾರಂತ 

ರಾಘವೇಂದ್ರ ಹಡಗಲಿ 


ಅನಂತ ಗೋಪಾಲ ರೇವಡೆ 
ಅನು॥ ಪೆರ್ವಾಡೆ ಸೆದಾಶಿವಭಟ್ಟ 


ಅಂದಿಕಾತನಯದತ್ತ 
ಮೈಲಾರದ. ಶ್ರೀ ಬಸವಲಿಂಗ ಶರಣ 


ಸಿಂಹಭೂಪಾಲ 
? 


ಸಂ! ಎಸ್‌.ಜಿ. ನರಸಿಂಹಾಚಾರ್‌ 
ಎಂ.ಎ. ರಾಮಾನುಜಯ್ಯಂಗಾ ರ 


ಎಸ್‌. ಎಲ್‌. ಭೈರಪ್ಪ 
೨ 


ಚಿ. ಎಸ್‌. ಶಿವರುದ್ರಪ್ಪ 
9) 


ಅನು॥ ಎಲ್‌. ಗುಂಡಪ್ಪ 


ಚಂದ್ರಕನಿ ಸಂ॥ ಸಿ. ಮಹದೇವಪ್ಪ 
ಪ್ರೊ. ಡಿ. ಕೆ. ಭೀಮಸೇನರಾವ್‌: 


ಸಿದ್ಧಯ್ಯ ಪುರಾಣಿಕ 
ಎಚ್‌. ಸಿ, ಕಪಿನೀಪತಿಭಟ್ಟ 
ಬಸವಾರಾಧ್ಯದೇವ 


ಉ ಎತ 
ಕಿ | | 


೧೯೬೫ 


೧೯೫೪ 
೧೯೪೭ 


೧೯೬೭ 
೧೯೬4 


೧೭೫೦ 
೧೫೦೦ 


೧೯೫೯ 
೧೯೬೫ 


೧೮೯೪ 


೧೯೫೧ 


೧೪೫೦ 
೧೯೫೧ 


೧೯೬೪ 
೧೯೬೮ 
೧೭೦೦ 


ಇತರ ವಿವರಗಳು 


ವಿದೇಹೆ, ೧೭ನೆಯ ಕ್ರಾಸ್‌, ಮಲ್ಲೇಶ್ವರಂ, 
ಬೆಂಗಳೂರು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 
ಉದಯರವಿ ಪ್ರಕಾಶನ, ಮೈಸೂರು 
೨ನೆಯ ಮುದ್ರಣ, 
ಅಧ್ಯಾತ್ಮ ಕಾರ್ಯಾಲಯ, ಹುಬ್ಬಳ್ಳಿ 
ಶರಣ ಸಾಹಿತ್ಯ ಗ್ರಂಥಮಾಲೆ, ಬೆಂಗಳೂರು 
ಹಸ್ತಪ್ರತಿ: ಕೆ. ಬಿ, ೪೮, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಸಾಹಿತ್ಯ ಅಕಾದೆಮಿ, ನವದೆಹಲಿ 


ಬಾಸೆಲ್‌ ಮಿಷನ್‌ ಛಾಪಖಾನೆ, 
ಮಂಗಳೂರು 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಕರ್ಷ ಪ್ರಕಟಣಾಲಯ, ಪುತ್ತೂರು 

ರಾಘವೇಂದ್ರಾಚಾರ್ಯ ಹಡಗಳಿ, 
ಕನ್ನಡ ನಿಘಂಟು ಕಚೇರಿ, 
ಬೆಂಗಳೂರು-೧೮ 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 


ಸಮಾಜ ಪುಸ್ತಕಾಲಯ, ಧಾರವಾಡ 
೩ನೆಯ ಮುದ್ರಣ, 

ಶ್ರೀ ಮಂರುಘಾಮಕ್ಕೆ ಧಾರವಾಡ 
ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ:'ಳೆ. ೬೪೮, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಕರ್ಣಾಟಕ ಕಾವ್ಯ ಕಲಾನಿಧಿ, ಮೈಸೂರು 


ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ. 
ಹಸ್ತಪ್ರತಿ: ಕೆ. ಪಿ. ೧೬೬, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಸಾರಸವಿಹಾರ, ಸರಸ್ವತೀಪುರ, ಮೈಸೂರು 
ಹಸ್ತಪ್ರತಿ: ಕೆ. ನಿ.೪೩೯, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 
ಪ್ರಥಮದರ್ಜೆ ಕಾಲೇಜು, ಚಿಕ್ಕಮಗಳೂರು 
ಕನ್ನಡ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌, 
ಧಾರವಾಡ | 
ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾ ನಿಲಯ 
ಹಸ್ತಪ್ರತಿ: ಜೆ, ಬಿ. ೧೮೦, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


ಜಿ 
೦ 
ಯಿ 


೧೯೨ 


೨೨೧ 
ಎ೨೨ 


ಪಿ೨೪ 


es | ಕು |r |e 


ಶ್ರೀಪದಾ. ಶ್ರೀಪದಾಶೀತಿ 

ಶ್ರೀಷ್ಮಪ್ರ. |ಶ್ರೀಸ್ಠ ಪ್ರಬಂಧಗಳು 

ಷೇಕ್ಸ್‌ ಓಿ. ಷೇಕ್ಸ್‌ಪಿಯರ್‌ 

ಸಂಗೀತ. ಕರ್ಣಾಟಕ ಸಂಗೀತರಕ್ನ ಗಳು 

ಸಂಧ್ಯಾಕಾ. ಸಂಧ್ಯಾಕಾಲ 

ಸಂನಾಟ, ಸಂಸ್ಕೃತ ನಾಟಕ 

ಸಂಶೋತ | ಸಂಶೋಧನ ತರಂಗ 

ಸಂಶೋಧ. |ಸಂಶೋಧನ ರತ್ನ ಮಾಲಿಕೆ 

ಸಂಸ್ಕಾರ. ಸಂಸಾರ 

ಸಕವೈ. ಸಕಲವೈದ್ಯ ಸಂಹಿತಾಸಾರಾರ್ಣವ 

ಸನ್ಕಾ ಸಿ. ಸನ್ಯಾಸಿಯ ಬದುಕು 

ಸರ್ವವ. ಸರ್ವ ಪುರಾತನರ ವಚನ 

ಸಾಮುಲ. ಸಾಮುದ್ರಿಕಾ ಲಕ್ಷಣ 

ಸಾಲಂಸಾ. ಸಾಲಂಕೃತ ಸಾಹಿತ್ಯ 

ಸಾವಿಕ್ರಿ. ಸಾವಿತ್ರಿ 

ಸಾಹಸ. ಸಾಹಿತ್ಯ ಸಂಶೋಧನೆ ಮತ್ತು 
'ಸಮಾಲೋಚನೆ 

ಸಾಹೇಬ್‌. 

ಸುತ್ತುಮು. ಸುತ್ತು - ಮುತ್ತು 

ಸುಧಾಮ. ಸುಧಾಮ ಚರಿತೆ 

ಸುವರ್ಣ. ಸುವರ್ಣ ಸಂಚಯ 

ಸೌಂದಫ. “ಸೌಂದರ್ಯ ಸಮಾಕ್ಷೆ 

ಸ್ಕೃತಿಚ. |ಸ್ಕೃತಿಚಿತ್ರಗಳು 

ಸ್ವಪ್ನ ಹೊ. ಸ್ವಪ್ನದ ಹೊಳೆ 

ಹಂಸದ. ಹಂಸದಮಯಂತಿ ಮತ್ತು 
ಇತರ ರೂಪಕಗಳು 

ಹಣಪ,. ಹಣ ಪ್ರಪಂಚ 

ಹಳ್ಳಿಪ. ಹಳ್ಳಿಯ ಪದಗಳು 

ಹಾಲಾಸ್ಕ. ಹಾಲಾಸ್ಕ ಪುರಾಣ 

ಹುಲಿಹಾ. ಹುಲಿಯೆ ಹಾಲಿನ ಮೇವು 

ಹೇಮಂತ. | ಹೇಮಂತ 

ಹೇಮಕೂ. | ಹೇಮಕೂಟ 

ಹೇಮಾತೀ. | ಹೇಮಾವತಿಯ ತೀರದಲ್ಲಿ 

ಹೈದರ. ಹೈದರನಾಮ 


ಹೊಯ್ಸವಾ. ಹೊಯ್ಸಳ. ವಾಸ್ತುಶಿಲ್ಪ 


ಕನ್ನಡ ನಿಘಂಟು 


ಆಚಣ 

ಜು 
ಮೇ. ರಾಜೇಶ್ವರಯ್ಮ, 

ಪ್ರಧಾನ್‌ ಗುರುದತ್ತ 
ಎ, ಎನ್‌. ಮೂರ್ತಿರಾವ್‌ 
ಎಸ್‌, ಅನಂತನಾರಾಯಣ 
ಶ್ರೀರಂಗ 
ಎ. ಆರ್‌. ಕೃಷ್ಣ ಶಾಸಿೀ 

ಣ ಇದ್‌ 

ಡಾ| ಎಂ. ಚಿದಾನಂದಮೂರ್ತಿ 
ಟ. ಕೇಶವಭಟ್ಟ 
ಯು. ಆರ್‌. ಅನಂತಮೂರ್ತಿ 
ಕಳಲೆ ವೀರರಾಜೇಂದ್ರ 
ಕೆ ಶಿವರಾಮ ಕಾರಂತ 


ಸಂ॥ ಚನ್ನಮಲ್ಲಿಕಾರ್ಜುನ 
ಕುಮಾರಸ್ವಾಮಿ 
ಪಂ. ಕೇಶವಶರ್ಮಾ ಗಲಗಲಿ 


ಎಂ. ಆರ್‌. ಶ್ರೀನಿವಾಸಮೂರ್ತಿ 
ಸದಾನಂದ ನಾಯಕ 


ಸಾಹೇಬ್‌, ಬೀಬಿ ಮತ್ತು ಗುಲಾಮ ವಿಮಲಮಿತ್ರ, ಅನು॥ ಅ. ಶಂಕರ 


ಎನ್‌. ಎಸ್‌. ಗದಗಕರ 

? ಸಂ॥ ರಾಘವೇಂದ್ರರಾವ್‌ 

ಸಂ! ದೇ. ಜವರೇಗೌಡ 

ಜಿ. ಎಸ್‌, ಶಿವರುದ್ರಪ್ಪ 

ಶ್ರೀಮತಿ ಲಕ್ಷ್ಮೀಬಾಯಿ ಓಳಕ, 
ಅನು! ದ. ಬಾ. ಕುಲಕರ್ಣಿ 

ಕೆ. ಶಿವರಾಮ ಕಾರಂತ 

ಪು. ತಿ. ನರಸಿಂಹಾಚಾರ್‌ 


ಪಿ. ಸೀತಾರಾಮಯ್ಯ 
ಬಿ. ಎನ್‌. ರೆಂಗಸ್ವಾಮಿ 
ಇಮ್ಮಡಿ ಗುರುಸಿದ 

(> ಅ 


ಭಾರತೀಸುತ 

ಪ್ರಿಯದರ್ಶಿ 

ಸಾ. ಶಿ. ಮರುಳಯ್ಯ 

ಗೊರೂರು ರಾಮಸ್ವಾಮಯ್ಯಂಗಾರ್‌ 


ನಲ್ಲಪ್ಪ 


ಡಾ|| ಎಸ್‌. ಶ್ರೀಕಂಠಶಾಸ್ತ್ರೀ 
mf 


೧೫೧೯ 


೧೯೬೫ 


೧೯೬೫ 


ಇತರ ವಿವರಗಳು 


ಹಸ್ತಪ್ರತಿ: ಕೆ. ಎ. ೨೮೪, 
ಕನ್ನಡ ಆಧ್ನೈಯನ ಸಂಸ್ಥೆ, ಮೈಸೂರು 
ಮೋಹನ ಪ್ರಕಾಶನ, ಮೈಸೂರು 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಕಾವ್ಯಾಲಯ, ಮೈಸೂರು 
ಉಷಾ ಸಾಹಿತ್ಯಮಾಲೆ, ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಸರಸ ಸಾಹಿತ್ಯ ಪ್ರಕಾಶನ, ಮೈಸೂರು 
ಚಿರಸಾಹಿತ್ಯ ಪ್ರಕಾಶನ, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
೨ನೆಯ ಮುದ್ರಣ, | 
ಹರ್ಷ ಪ್ರಕಟಣಾಲಯ, ಪುತ್ತೂರು 
ಸದ್ಧರ್ಮ ದೀಪಿಕೆ ಗ್ರಂಥಮಾಲಾ, 
ಮೈಸೂರು 
ಹಸ್ತಪ್ರತಿ: ಕೆ. ಎ. ೨೦೩ 
ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಸತ್ಯಶೋಧನ ಪುಸ್ತಕ ಭಂಡಾರ, ಬೆಂಗಳೂರು 
ಮನೋಹರ ಗ್ರಂಥ ಪ್ರಕಾಶನ ಸಮಿತಿ, 
ಧಾರವಾಡ 
ಕಾವ್ಯಾಲಯ, ಮೈಸೂರು 
ಶರತ್‌ ಪ್ರಕಾಶನ ಮಂದಿರ, ಬೆಳಗಾಂ 
ಸುರುಚಿ ಪ್ರಕಾಶನ, ಮೆ.ಸೂರು 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ತ, ವೆಂ. ಸ್ಮಾರಕ ಗ್ರಂಥಮಾಲೆ, ಮೈಸೂರು 
ಸಾಹಿತ್ಯ ಅಕಾದೆಮಿ, ಹೊಸ ದೆಹಲಿ 


ಹರ್ಷ ಪ್ರಕಟನಾಲಯ ಪುತ್ತೂರು 
ಶಾರದಾ ಮಂದಿರ, ಮೈಸೂರು 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
? 


ಹಸ್ತಪ್ರತಿ: ಕೆ. ೧೧೫೪, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಕಾವೇರಿ ಪ್ರಕಾಶನ, ಮಡಕೇರಿ 
ಸಮಾಜ ಪುಸ್ತಕಾಲಯ, - ಧಾರವಾಡ 
ತ. ವೆಂ. ಸ್ಮಾರಕ ಗ್ರಂಥಮಾಲೆ, ಮೈ ಸೂರು 
ಶಾರದಾ ಮಂದಿರೆ, ಮೈಸೂರು 
ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ. 
ಬೆಂಗಳೂರು 
ಮೈಸೂರು ವಿಶ್ವವಿದ್ಯಾ ನಿಲಯ, ಮೈಸೂರು 


ಅನುಬಂಧ 11 


ಇತರ ವಿವರಗಳು 


ಚಿತ್ರಾಂಗದಾ 
ದಶಾವತಾರ ಚರಿತ್ರೆ 


ಉದಯರವಿ ಪ್ರಕಾಶನ, ಮೈಸೂರು 
ಹಸ್ತಪ್ರತಿ: ಳೆ. ಬಿ. ೯೮, 

`ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೩೦೬, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. ೪೫೦, 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ಹಸ್ತಪ್ರತಿ: ಬಿ. ಕೆ. ೧೮೬, 

ಕನ್ನಡ ಅಧ್ಯಯ ಕಂಸ್ಥೆ, ಮೈಸೂರು 
ಹಸ್ತಪ್ರತಿ: ಕೆ. ಬಿ. . ೨೮ 

ಕನ್ನಡ ಆಧ್ಯಯನ ಸಂಸ್ಥೆ, ಮೈಸೂರು 
ನೊಳಂಬ ಇತಿಹಾಸ ಪರಿಷತ್‌, 

ಕೃ. ರಾ. ಬಡಾವಣೆ, ತಿಪಟೂರು 
ಕಾವ್ಯಾಲಯ ಪ್ರಕಾಶಕರು, ಮೈಸೂರು 


ನಂದಿಯಾಗಮಲೀಲೆ 


ನನ್ನಯ್ಯನ ಕಾವ್ಶ 


ನಾನಾರ್ಥ ಗುರುಬೋಧಸಾರ 


ನಾಯಕನಾಯಿಕಾ ಲಕ್ಷಣ ಯೋಗೀಂದ್ರ 


ನೊಳಂಬ ಇತಿಹಾಸ ದರ್ಶನ ಸಂಗಿ ಕೆ. ಆರ್‌. ಬಸವರಾಜ್‌ 


ಗೊಲ್ಗೊಥಾ ಮತ್ತು ವೈಶಾಖಿ ಗೋವಿಂದಪ್ಪ 


ಸಂಕ್ಷಿಸ್ತಗಳು ಮತ್ತು ಸಂಕೇತಗಳು 
ಅನುಬಂಧ 18 


ಕ. ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣೆ ರ. ರಗಳೆ 
(ಉದಾ. ಚನ್ನವ. ಕ್ರ ಬಸೆವ. ಕ., ಮಹಾದೇ. ಕ) ಹಕ ರಾಣಿಜಿನ್ನೂರು 
ಕ್ನಶಾ. ಕೃತಕಶಾಸನ 


ತ ಬೀಕು(ಕೆ) ಹ ನಚ್ಛನ 

ಜೀ. ಎಚ್‌. ಜೀವೀರಪ್ಪನವರ "ಶರಣಚರಿತಮಾನಸ' ಸಿ ಚಾಕು 

ಫೋರ್ಚ್‌. ಪೋರ್ಚುಗೀಸ್‌ ಹಾನುಗ.. ಹಾನುಗಲ್ಲು 

ಪ್ರ. ಪ್ರಸ್ತಾವನೆ ಹ... ಫ.ಗು. ಹಳಕಟ್ಟಿಯವರ "ಹರಿಹರನ ರಗಳೆಗಳು” 
—ಬ. ಡಾ. ಎಲ್‌. ಬಸವರಾಜು ಅವರೆ "ಅಕ್ಕನ ವಚನಗಳು (R) Revised Edition 

ಮೊ. ಮೊದಲಮಾತು aA Back Formation 


21-2-1 


ಥ್ರ 


ಕ 


ಕ (ನಾ). ಕನ್ನಡ ವರ್ಣಮಾಲೆಯ ಹತ್ತೊಂಬತ್ತನೆಯ ಅಕ್ರರ. 

ಕೆ (ನಾ). ಕಮ್ಮ; ಭೂಮಿಯ ಒಂದು. ಅಳತೆ: ಆ ಹಳ್ಳಿಯಲು 
ಜಿದ್ದರೆ ಕ ೧೦೦ ಗೋಪಾಳದೇವರ ಸೊಡರೆಂಣೆಗೆ (ಎಕ. ೫1೪, ನಾಗಮಂ. 
೧೪೦-೭೧ ; 1225). P ಇದು ಶಾಸನಗಳಲ್ಲಿ ಬಳಸುವ " ಕಮ್ಮ ದ 
ಸಂಕ್ಷಿಪ್ರರೂಪ. [ಆ ಕಮ್ಮ] 

-ಕ (ಪ್ರ). ೧. ಪುಲ್ಲಿಂಗಸೂಚಕ ತದ್ಧಿತ ಪ್ರತ್ಯಯ: *ಏನಾನು 
ನೊಂದು ಭಾವಮನಾನಲ್‌ ಸಲ್ವವನೊಳಟಾಗೆ ಕ ಪ್ರತ್ಮೆಯಮಂ. 0 
ಕ ಪ್ರತ್ಕಯಕ್ಕೆ - ಬಡಕೆಂ, ನಿಡುಕೆಂ, ಒಣಕೆಂ..'. ಕೊಟಕಂ? (ಶಮದ. 
೨೦೫, ಪ್ರಯೋ); *ಕ-ಇದು ಉಳ್ಳ- ಕರಿಕ, ಕೊಟ್‌ ಕ, ಬಿಳಿಕ.(ಕೈಪಿಡಿ. 
೧೮)- ೨. ಕರ್ತೃತ್ವ ಸೂಚಕ ಪ್ರತ್ಯಯ: 'ಉದಾ. ಚಿನ್ನಗೆಯ್ಯ್ದ, |10 
ಕೊರಳುಗೊಯ್ಯ. ೫ ಉಡುಕ, ನಡುಕ: ಇವುಗಳಲ್ಲಿಯ "ಕ' 
ಕಾರವನ್ನು ಕೇಶಿರಾಜ ಭಾವನಾಮಪ್ರತ್ಯಯನೆಂದು ಭಾವಿ 
ಸಿದ್ದಾನೆ. ಆಡು ಎಂಬುದು ಆಟ ಆದ ಹಾಗೆ ಇಲ್ಲಿ ನಡುಗು 
ಎಂಬುದು ನಡುಕ ಆಗಿದೆ. 

ಕ (ನಾ). ೧. ಬ್ರಹ್ಮ. ೨. ಆತ್ಮ. ೩.' ಕ್ಷೇತ್ರ. ೪ ಸೂರ್ಯ. 15 
೫, ವಾಯು. ೬. ತಲೆ. ೬. ನೀರು. ೮. ಸ್ವರ್ಗ. ೯. ಅಗ್ನಿ. 
೧೦. ಇಂದ್ರಿಯ. ೧೧, ಆಕಾಶ. ೧೨. ಯತಿ. ೧೩. ಗಿಳಿ. 
೧೪. ನವಿಲು. ೧೫. ಸಂತೋಷ. ೧೬. ಸೊನ್ನೆ. ೧೭. ಕಣ್ಣು: 
*ನಾರಿಯೊಳು ಬ್ರಹ್ಮನೊಳನೆ ಶಿರದೊಳು ಸುಖಾಂತದೊಳು ಮಾರುತ 
ಸೊಳೋರಂತೆ ಕಂ ಶಬ್ದಮಕ್ಕು ೫ (ಮಂಗರಾ, : ೪೫-೨೯) ; ಪವ 
ನಾತ್ಮಂ ಭಾನು ಶಿರಂ ನವಿಲಿಂದ್ರಿಯ ಬೊಮ್ಮ ನಯನ ವೈಶ್ವಾನರ 
ನೀರ್‌ ದಿವವೇಕಾದಶ ಲೆಖ್ಬಂ ಭುವಿಯೊಳ್‌ ಕಂ ಎಂಬ ಕಟ್ಟ ನಕ್ಕು 
ನಯದಿಂ ೫ (ನಾನಾಕಂ. ೨೨) ; ಪವನನ ದಿವಾಂಬು ಶೀರ ನವಿಲಾನಲ | 
ಭಾನು ಶಿರಂ ಸರೋಜಸಂಭವ ನಯನೇಂದ್ರಿಯಾತ್ಮಮಿವು'ಕಂ ಶಬುದಂ? | 
(ನಾನಾರ. ಆ). [ಸಂ.] [25 

ಕಉವು3ಲೆ "ಕವಿಲ್ಕೆ' ನೋ. | 

ಕೆಉ[ವು]ನಲಮರ (ನಾ). ಒಂದು. ಜಾತಿಯ ಮರ: ತಾರಿಯ 
ಕೊಪ್ಪಲ ಒತ್ತಿನಲು ತಾತೆಯ ಹೊಳೆಯ ದಡದ ಮೇಲೆ ಕಉವು]ನಲ 
ಮರ ಒತ್ತಿನಲು ನಟ್ಟಿ ವಾಮನ ಮುದ್ರೆಯ ಕಲ್ಲು (ಎಕ. ೪111, ತೀರ್ಥ ಹ. 


20 


೧೯೦-೩೩ : 1497). 
ಕೆಉ£ವು3ಸಾಳೆ "ಕಂಸಾಳೆ? ನೋ. 
10 "ಕಣ್‌? ನೋ. 
ಕಂಕ (ನಾ). ೧. ಒಂದುಜಾತಿಯ ಹದ್ದು; ರಣಹದ್ದು: ಈ 

ಕಾಂಡಕ್ಕೆ ವೇಗ ಬರಲು ತುದಿಗೆ ಹಾಕಿರುವ ಗರಿಯು ಗೃಧ್ರದ್ದೆ, ಕಂಠದ್ದೆ, 

ಕಲಲದ್ದೆ, ಮಯೂರದ್ದೆ ಅಥವಾ ಶಿಥಿಲ ಹನುವಿನದೆ? (ಬುದ್ಧ ಪ. ೮೦); |35 
ಕಂಕ ವಿಶೃಂಖಿಲ ಬಿಂಕಡ ಬೆನ್ನೇರಿ ಬಾನೆಲ್ಲ ತಾನೊಂದೆ: ಅಳುವೊಲೆ 

(ಸಖೀಗೀ. ೨೩-೩೯೩). ೨. ಇಕ್ಕಳ; ತಂಡಸ; ಚಿಮಟಿ: ಮದಂಭ್ರಿ 

ಸಂಸ್ಪರ್ಶನಮುಂ ಸಂಗತಮಲ್ಲೆನಲಿದೆ ಕಂಕಂ ಗರುವನೆಯೆನಲ್‌ 

(ಉದ್ಭಟ, ೧೧-೧೦೯). "ಕಂಕಮುಖ'` ಪರಾ. P ಇದು "ಕಂಕ 

ವದನ? ಎಂಬುದರ ಸಂಕ್ಸಿಪ್ಪ ಪ್ರರೂಪವಿರಬಹುದೆ? ೩. .ಯಮ. |40 

೪. ಕಷಟಬ್ರಾಹ್ಮಣ. ೫. 'ವಿರಾಟರಾಜನ ಆಸ್ಥಾ ನದಲ್ಲಿ ಯುಧಿ 

ಹಸಿರನು ಇನ್ನು ಕೊಂಡ ಹೆಸರು: ಕಂಕನೆಂಬಛಿಧಾನ ಗನಗೆಂದ 

(ಕೆನ್ಯಾ CK pe ಒಂದು ಜಾತಿಯ ಮಾವು.. [ಸಂ] 


[? + ಮರ] 50|- 


ಕೆಂಕಣಗಟ್ಟು 


| ಕಂಕಟಿ (ನಾ). ೧. ಕವಚ; ಚಿಲಖತ್ತು. ೨. ಅಂಕುಶ. ೩. ಮೇರೆ. 
(ಸಂ.3 
'ಕಂಕಟಕ (ನಾ). ತಲೆಯ ಟೊಪ್ಪಿಗೆ; ಶಿರಸ್ಕ್ರಾಣ: 


ಠೌಳಿ ? (ಮಂಗರಾ. ೮೬-೬೧). (ಸಂ.] 


ಇಕಂಕಟಕಮೆನೆ 


5 | ಕೆಂಕೆಡ (ನಾ). ಒಂದು ಬಗೆಯ ಸಸ್ಯ: ತಂದಸ್ಯಿ ಕಂಕಡ (ಮೈಡಗಿ, 


೪೧-೮೧೮). (2) 

ಕಂಕಡಿ (ನಾ). ಮುಳ್ಳುಸವುತೆಯ ಕಾಯಿ (*). 
[೬ ಸಂ.''ಕರ್ಕಟ. / ಹಿಂ. ಕಕಡೀ; ಮರಾ. ಕಾಂಕಡಿೀ] 
ಕಂಕಣ (ನಾ). ೧. ಕಡಗ; ಹಸ್ತಾಭರಣ; ಬಳೆ: ಜಯವಧು ಪಂಕಜ 
ನಾಭಂಗೆ ಕೂರ್ತು ರಣಮುಖದೆಡೆಯೊಳ್‌ ಮುಂ ಕೊಟ್ಟಟ್ಟಿದ ರತ್ನದ 
ಕಂಕಣಮೆಂಬಂತೆ ಕೈಗೆವಂದುದು ಚಕ್ರಂ (ಪಂರಾವ., ೧೪-೧೮೫); 
ಕಂಕಣ ಕಿಂಕಿಣೀರುತಿ.ಪೊಜ್ಮೆ (ಜಗವಿ. ೩-೫೨). ೨. ಉಡಿದಾರ; 
`ಮೇಖಲೆ. ೩. ಕೌಸ್ತುಭ. ೪. ಯಾವುದಾದರೂ ಆಭರಣ. 
೫. ಭ್ರಮಣ; ತಿರುಗುವಿಕೆ; ಸುತ್ತುವಿಕೆ. ೬. ಮುಡಿ. ೩. ನೀರಿನ 
ಕಣ: ತಾವರೆದೆಆಕಿದ ಕೈಗಳಿಂ ತುಳುಕಿದರ್‌. ಚೆಲ್ವ ಕಂಕಣರೆವಂ ಮಿಗೆ 
ಚೆಲ್ವ ಕಂಕಣರವಂಗಳೊಡನೆ (ಜೈಮಿಧಾ. ೩೦-೭). ಈ ಕಣ್ಣೇರು; 
ಅಶ್ರುಬಿಂದು : ಪ್ರಣುತ ಕಂಕಣ ನಿಕರವಮ ತಾಂ ಗಣಿಸುವಡಾನಂದಕರ 
ಕಾರಣಮೆನಿಸಿದದು: ಚೋದೈಮೇ (ಬಸಪು. ೧೮೨೭೭); ಅರಸರ್‌ ಕುಡುವಾ 
ಕಾರ್ತಸ್ವರೆ ಕಂಕೆಣಮಿಕ್ಕೆ ಸರಸರಾಸ್ವಾದಿಸಿ ಕಾವ್ಯೃರಸವ ಸೂಸುವ ಸುಖ 
ಭಾಸ್ವರಾಶ್ರುಕಂಕಣಮೆ ಕವಿಗೆ ಕಂಕಣಮಲ್ಲೇೇ (ದಮಸ್ವ. ೫-೨೩ ಹೀತಿಕೆ), 
೯. ಕಣ್ಣು. ೧೦. ನೀರು. ೧೧. ಬಿಳಿದಾದುದು. ೧೨. ಕಾಂತಿ. 
೩. ಯುದ್ಧ. ೧೪. ನವಿಲು. ೧೫. ಕಾರ್ಯ. ೧೬. (ಮದುವೆಯ 

ತಕ 'ನಧೂವರರ) ಮುಂಗೈಗೆ ಕ ಟ್ಟು ವ ರೆಕ್ಷೂಸೂತ್ರ: 
ಮದುವೆ ಕಂಕಣ ಬಿಚ್ಚುವವರೆಗೂ ಹೊರಗೆ ಹೋಗಬಾರದು (ರೂಢಿ); 
*ಾಸ್ತುಭಕಣ್ಣೀರ್‌ ತಿರುಗುವ ವ್ಯಸ್ತುಡಿದಾರಗಳು ಕೈಯ ಕಂಕಣವೈದುಂ 
ಪ್ರಸ್ತುತ ಕಂಕಣಶಬ್ದಂ3.(ನಾನಾಳಿಂ.,, 59); “ಕೌಸ್ತುಧಂ ಕಣುನೀರ್‌ 
ಭ್ರಮಣಂ, ಮೇ ಖಲೆ. ಹಸ್ತಭೂಸಣಮಿವಿಂತುಂ ಕಂಕಹಾಖ್ಯಾನಂ* 
(ನಾನಾರ. ೪೬) ; *ಕಂಕಣಮೆನೆ ಕಣ್ಣಕ್ಕುಂ ಕಂಕಣಮೆನಲುದಕಮಕ್ಕು 
ಕಂಕಣಮೆನೆ ಬಿಳಿದಕ್ಕುಂ ಕಂಕಣವೊನೆ ಕಂಬನಿಯುಂ ಕಂಕಣಮೆನೆ ಕಾಂತಿ 
ಯಕ್ಕು ಶಬ್ದಾಗಮದೊಳ್‌: ॥ ಕಂಕಣಮೆನೆ ನವಿಲಕ್ಕುಂ ಕಂಕಣಮೆನೆ 
ಕಾರ್ಯಮಕ್ಕು ಶಬ್ದಾಗಮದೊಳ್‌ * (ಶಬ್ದರ. ೮, ೯). [ಸಂ] 
ಕಂಕಣಕಟ್ಟು "ಕಂಕಣಗಟ್ಟು' ನೋ. 
ಕಂಕಣಳ್ಳ (ನಾ). ಬಳೆತೊಟ್ಟ ಕೈ ಕಡಗವಿಟ್ಟ'ಕ್ಟೆ; ಮುತ್ತಯ್ದೆಯ 

ಚಿಹ್ನೆ: ಕಂಕಣಳೈಯನ್ನು ಮೇಲೆ ಮಾಡಿಕೊಂಡು ಆಚಾರ್ಯರ ಪತ್ನಿ 

ಕೊನೆಯ ಯಾತ್ರೆಗೆ ಸಿದ್ಧಳಾಗಿದ್ದಳು (ಗ್ರಾಮಾಯ. ೫೬೧). 

[ಕಂಕಣ 4 ಕ್ಕ (ಆ ಕೆಯ್‌)] 

ಕೆಂಕಣಗಟ್ಟು, ಕಂಕಣಕಟ್ಟು. (ಕ್ರಿ). 0. ಮದುವೆ ಮೊದಲಾದ 

ಮಂಗಳ. ಪ್ರ ಸಂಗಗಳಲ್ಲಿ ಮುಂಗೈಗೆ ಕಂಕಣವನ್ನು ಕಟ್ಟು : ಮನೆ 

ಗೊರ್ವ ಮ ತೊಡರ್ಚಿದ ತನ್ನ ಸೋಂಕಲೊಪ್ಪುವ ಕಾಂತನವೈವಾಹಕೆ 

ಕಂಕಣಗಟ್ಟಿಂದರಳುತ (ಮೋಹತ. ೧೮-೨೮). ೨. (ಆಲಂ) ಪ್ರತಿಜ್ಞಾ 

ಬದ್ಧ ನಾಗು; ಸಂಕಲ್ಪಮಾಡು. ಸೆಂಕಣಕಟ್ಟು : `ಸಿ. ಅ 

ಸಂಸ್ಕೃತಿಯ: ಉದ್ದ ರಣ ಶಿವಾಜಿ ಕಂಕಣಕಟ ದರು (ಯ ಕ್ಸಾ ರ: ೧೧೩ 

ಪೀಠಿಕೆ); ತಾವು ಕಂಕಣಕಟ್ಟ ನಿಲ್ಬಬೇಕು (ದಾನಚಿಂ. ೧೬೮). 

44 


ಕಂಕಣಗಾಳ 


ಕಂಕಣಕಟ್ಟಕೊಳ್ಳು - (ಆಲಂ) ದೀಕ್ಷೆವಹಿಸು; ಕೆಲಸಕ್ಕೆ 
ಸಿದ್ಧವಾಗು. [ಕಂಕಣ * ಕಟ್ಟು] 
ಕೆಂಕಣಗಾಳ (ನಾ). ಒಂದು ಬಗೆಯ ಸಸ್ಯ: ಕೂಟಗೇರು, ಹುಲಿಗೇರು, 
ಸಣ್ಣಹೊಲೆಗಾರ, ಕಂಕಣಗಾಳ (ಮೈಔಗಿ. ೪೪೨೮೬೭). [7] 
ಕೆಂಕೆಣಗೀಲು (ನಾ). ಕಂಕಣದ ಕೀಲು; ಬಳೆಯ ತಿರುಪು: ಕರದ 
ಕಂಕಣಗೀಲನೊತ್ತುವ ಭರದ ನೆವದಿಂ ಪ್ರೀತಿಮತಿ ಸೌಂದರಿಯ ಸಾಧ್ವಸ 
ದೊಡನೆ ಲಜ್ಜೆಯನೋಡಿಸಿದ ಕುವರ (ಸಾಳ್ವಭಾ. ೪-೮). 
[ಕಂಕಣ + ಕೀಲು (೮ ಕೀಲ್‌)] 
ಕಂಕಣತೊಡು (ಕ್ರಿ). ೧. ಕಂಕಣವನ್ನು ತೊಟ್ಟುಕೊಳ್ಳು. 
೨. (ಆಲಂ) ಪ್ರತಿಜ್ಞಾಬದ್ಧನಾಗು; ಸಂಕಲ್ಪ ಮಾಡು: ಇ 
ಒಳ್ಳೆಯ: ಹೆಸರನ್ನು ಆಿಸಬೇಕೆಂಡೇ ಕಂಕಣತೊಟ್ಟದ್ದಾನೆ (ಪ್ರ ತಾಪ. 
Kod ಪ್ರಜೆಗಳ ನೆಮ್ಮದಿ ಸುಖಗಳಿಗಾಗಿ ಕಂಕಣತೊಟ್ಟಿ (ಶಾಂತಲಾ. ೨೭). 
[ಕಂಕಣ + ತೊಡು] 
ಕೆಂಕೆಣಪ್ರಾಪ್ರಿ (ನಾ). ಮದುವೆಯಾಗುವ ಯೋಗ: ತನ್ನ ಜಾತಕ 
ದಲ್ಲಿ “ಎರೆಡನೆಯ ಕಂಕಣ ಪ್ರಾಪ್ತಿ ಇದೆ? ಎಂದು “ಹೇಳಿರುಪುದರ 
ಅಭಿಪ್ರಾಯವೇನು? (ಮಹಾಗ. ೩೨೦). [ಕಂಕಣ * ಪ್ರಾಪ್ತಿ) 
ಕಂಕಣಬದ್ಧ (ಗು). .೧. ಮಂಗಳಕಾರ್ಯಕ್ಕಾಗಿ ಮುಂಗೈಗೆ 
ಕಂಕಣವನ್ನು ಕಟ್ಟಿಕೊಂಡ: ಮಂಗಳಸ್ನಾನಮಾಡಿ ಕಂಕಣಬದ್ಧ 
ನಾದ ರಾಮನು... . ಅಡವಿಗೆ ಹೊರೆಬುಬಿಟ್ಟಿನು (ವಾರಾಕೃ. ೫೭). 
(ನಾ). ೨. (ಆಲಂ) ತನ್ನ ಗುರಿಯನ್ನು ನೆರವೇರಿಸಲು ಪ್ರತಿಜ್ಞಾ 
ಬದ್ಧನಾದವನು (4). [ಕಂಕಣ *- ಬದ್ಧ] 
ಕಂಕಣಬಲ (ನಾ). ೧. ಕಂಕಣವನ್ನು ಕಟ್ಟುವ ಯೋಗ; ಮದು 
ವೆಯ ಯೋಗ: ಅವನಿಗೆ ಸೂಕರ ಪಜರ ಕು (ರೂಢಿ). 
೨. ಯೋಗ; ಪ್ರಾಪ್ತಿ. [ಕಂಕಣ + ಬಲ 
ಕೆಂಕಣಕೇಖೆ (ನಾ). [ಸಾಮುದಿ ಿ] ೧. ಮಣಿಕಟ್ಟಿ ನಲ್ಲಿರುವ 
ಐಶ್ವರ್ಯಸೂಚಕರೇಖೆ: ಭೂಲಾಭಕಾರ್ಯದಲ್ಲಿ ಅಸಹಾಯ 
ಸಾಮರ್ಥ್ಯವು ಸುಬುದ್ಧಿಯು ಶೌರ್ಯವು ಧೈರ್ಯವು ಯಿವು ಕಂಕಣ 
ರೇಖೆಗೆ ಫಲ (ಸಾಮುಲ. ೧೦೧). ೨. ಅಂಗೈಯಲ್ಲಿರುವ ವಿವಾಹ 
ಸೂಚಕ ರೇಖೆ. "ಆಯುಶೇಖೆ' ಪರಾ. [ಕಂಕಣ + ರೇಖೆ] 
'ಕಂಕಣವರ್ಷೆ (ನಾ). ಒಂದು ಬಿರುದು: ಕಂಕಣವರ್ಷೆ ಚಾಗವೆಡಂಗಿ 
(ಎಇ. XV, ೩೬೩೧-೧೫ ; 1028). 
(ಸಂ. ಕಂಕಣವರ್ಸಾ (ಕಂಕಣ + ವರ್ಷ -)] 
ಕಂಕಣವಲಯ (ನಾ). ೧. ಕಡಗ; ಬಳೆ: ಸೊಗಯಿಸುವ ಕರ್ಣಾ 
ವತಂಸ, ಕಂಕಣವಲಯಗಳನ್ನು ತೊಡಿಸಿದರು (ಶಾಂತಲಾ. ೪೫). 
೨. ಜಲಕಣಗಳ ಆವರಣ: ಕಂಕಣನಲಯಂಗಳಿಂ ಮನೋಜ್ಞ 
ಮಸ್ಪ ಸುಮೇರುವೆಂತು (ರಾಮಾಶ್ವ. ೫೪-೧೮). 
[ಕಂಕಣ + ವಲಯ] 
ಕೆಂಕಣವಾರ (ನಾ). ಕಂಕಣದ ಸಾಲು, ಗುಂಪು: ಮುಗುಳ್ಸರಿಗೆ 
ತೋಳ್ವಳೆ ಕಂಕಣವಾರಮೆಂದು ಬೇಟ್ಟಿಸಿತನೆ ಮಾಡಿ ತೊಟ್ಟು (ಪಂಸಭಾ. 
೨-೧೬). [ಕಂಕಣ + ವಾರೆ] 
ಕಂಕೆಣಿಕೆ (ನಾ). ೧. ಮುಂಗೈಯ ಒಂದು ಆಭರಣ; ಗೆಜ್ಜೆಗಳಿರುವ 
ಕಡಗ. ೨. ಸಣ್ಣ ಗೆಜ್ಜೆ: ಕನಕಮಣಿಖಚಿತ ಕಂಕಣಿ [ಪಾಕಾಂ 
ಕಂಕಿಣಿ, ಕಿಂಕಿಣಿ]ಕೆಯ ಸುಖಾಸನದೊಳನುಪನಮ ಸ್ವಾತಂತ್ರ ಗುರುವ 
ಬಿಜಯಂಗೈಸಿ (ಸಿದ್ಧರಾ. ೯-೫). [< ಸಂ. ಕಂಕಣೀಕಾ] 
ಕ್ಥಂಕತ (ನಾ). ಹೆಣಿಗೆ ; ಬಾಚಣಿಗೆ: *ಹಣಿಗೆ ಕೇಶಮಾರ್ಜನಿ 
ಕಂಕತಂ7? (ಮಂಗಳಾ. ೬೨-೨೧). [ಸಂ.) 


20 


25 


50 


55 


40 


ಕಂಕರಿಕೆ 


ಕಂಕೆತಿಕೆ (ನಾ). - ಕಂಕತ (8). [ಸಂ. ಕೆಂಕತಿಕಾ] 
ಕೆಂಕೆಪತ್ರ (ನಾ). ಹದ್ದಿನ ಗರಿಗಳನ್ನು ಕಟ್ಟಿದ ಬಾಣ, ಅಂಬು: 
*ಚಿತ್ರಪುಂಖಂ ಮಾರ್ಗಣಂ ಬಾಣಮಿಷು ಕಂಕಪತ್ರಂ... ಎಂದೆನಲ್ಕ್ಯಂ 
ಬೆನಿಕ್ಕುಂ ೫ (ಮಂಗರಾ. ೮೭-೩೪). [ಕಂಕ + ಪತ್ರ] 
ಕಂಕಬಲೆ (ನಾ). (ಕರಾ) ಚಾಟಮಾನು ಹಿಡಿಯುವ ಬಲೆ. 
[ಕಂಕ್ಯ + ಬಲೆ] 
ಕೆಂಕಮಾಲೆ (ನಾ). ೧. ಒಂದು ಬಗೆಯ ವಾದ್ಯ. ೨. ಕೈಗಳ 
ತಟ್ಟುವಿಕೆಯಿಂದ ತಾಳ ಸೂಚನೆ (8). [ಸಂ. ಕಂಕಮಾಲಾ] 
ಕಂಕಮುಖ (ನಾ). ಇಕ್ಕಳ; ಪಟಕಾರ (೪). 
[ಕಂಕ + ಮುಖ] 
ಕಂಕರ,, ಕಂಕರೆ, ಕಂಖರ (ನಾ). ೧. ಸುಣ್ಣಕಲ್ಲು. ೨. ಬೆಣಚು 
ಕಲ್ಲು."ಕಂಕರಕಲ್ಲು' ಪರಾ. ಕೆಂಕೆರೆ: ೩. “ಹಾದಿಗೂ ಫಸ್ತೆಗೂ 
ಹೆಚ್ಚಾಗಿ ಉಪಯೋಗಿಸುವ ದಪ್ಸಮರಳಿನ ಮತ್ತು ಸಣ್ಣ ಕಲ್ಲಿನ 
ಉಂಡೆಗಳಮಿಶ್ರಣ: ಗರಸು? (ಗ! ಇಂಕನಿ). ಕಂಖರ: ಪಿ. ಸುರಭಿ 
ಚಿಂತಾಮಣಿ ಸಸಂ ಬಜಡು ಕಂಖರೆಗಳನಾರೈವ ಮರುಳನಂದದೆ 
ನಿಮ್ಮ ಪದಮಿರೆ ಸಂಸಾರಶರಧಿಯೊಳಾಳ್ವಿರ್ದೆಯೆಲೆ ದೇವ (ತ್ರಿಧುತಿ. 
೩-೪೩). 
(ಪ್ರಾ. ಕಕ್ಕೆರೆ (ಆ ಸಂ. ಕರ್ಕರ). / ಓಂ. ಕಂಕಡ, ಶಂಕರ 
ಕಂಕರ್ಕ (ನಾ). ಸುಳಿಗೂದಲು. [< ಸಂ. ಖಂಕರ] 
ಕೆಂಕೆರ್ಯ (ಗು). ೧. ದುಷ್ಟ; ನೀಚ. (ನಾ). ೨. ನೀರುಮಜ್ಜಿಗೆ. 
೩. ಅತ್ಯಧಿಕ ಸಂಖ್ಯೆ (ಒಂದು ನೂರು ನಿಯುತದಷ್ಟು). 
[ಸಂ] 

ಕೆಂಕೆರಕೆಲ್ಲು (ನಾ). ಬೆಣಚುಕಲ್ಲು: ಹುಲ್ಲಿಲ್ಲದ ಕಂಳೆರಕಲ್ಲುನೆಲದ 
ಮೇಲೆ ಕುಳಿತು ಬಿಸಿಲ ರುಳದಲ್ಲಿ... ಒಂದು ವೀರರಸಾತ್ಮಕಕಾವ್ಯ 
ವನ್ನು ಬರೆದೆ (ನಿಬಂಧ. 11, ೬೫). 

[ಕಂಕರ, 4 ಕಲ್ಲು (ಆ ಕಲ್ಮ್‌)] 

ಕೆಂಕೆರಗರೆ (ಕ್ರಿ). ಗಟ್ಟಿಯಾಗಿ ಕೂಗು (?): ಕರಿ ಹಯವು ಕಾಲಾಳು 
ಕಂಕರಗರೆವುತೇಕಾಳ್ಪೋಹಿಣಿಯು ಬರುತುರುಸರಳಮಾಲೆಯನು ಕೆದರಿ 
ದರರಿದು ಮುಳಿಸಿಂದ (ಜಿನಭಾ? ೩೩-೪೩). " ಕಂಕಾರಿಸು' ಪರಾ. 

[ಕಂಳರ್ಕ + ಕರ್ಮ] 

ಕೆಂಕರಿ, (ನಾ). ಒಂದು ಬಗೆಯ ವಾದ್ಯ: ಕಂಕರಿಯ ಸಿವಿ ಶೆಂಪಿನ 
ರುಂಕಟ ಚೊಂಬುಲ್‌ಯ ಪಲವದುಳಿಕೆಯ ಢಕ್ಸಾಸಂಕುಳದ ತಾಳದುಲಿ 
ನೆಗಟಕ್ಸೀಂ ಕರ್ಣಾಮೃತ ಸಮುದ್ರಘೂರ್ಣನಮಾಯ್ತೊ (ಪಷ್ಟಪು. 
೧೨-೨೬); ಕೆಂಕರಿಯ ದನಿಗೆ ಕುಣಿಯನೇ ಸರ್ವೇಶ್ವರಂ (ನೀಕೈಪು, 

ಗೋವಳರು ಬಾಜಿಪ ತಿತ್ತಿರಿಯ ಕೊಂಬುಗಳ ಕೊಳಲು 
ಗಳಿತ್ತರದ ಕಂಕರಿಯ ಉಂಚೆಯ ಯೆಕ್ಕಮದ್ಧಳೆಯ ಒತ್ತರಿನ ದನಿ 
ಗೇಳುತ ಪುರುಷೋತ್ತಮನು ನಂದನುವೆರೆಸಿ ಬರುತ( ಸಾಳ್ವಭಾ. ೧೨-೫೭). 

(1) 

ಕಂಕರ್ಕಿ (ನಾ). ಚಾಟ; ಚಬಕ: ಈತಂ ಸಗಲ್ಗಳ್ಳನೀತನಂ ಸಮ್ಮ 
ಕಂಕರಿಯಿಂ ಬಡಿವರ್‌ (ರಾಮಾಶ್ವ. "ಕಂಕರಿಗೋಲ್‌' 
ಪರಾ. 

ಕಂಕರ್ಕಿ (ನಾ). ಸುಳಿಗೂದಲು ಳ್ಳ ವನು: “ಖಂಖರಿ-ಕಂಕರಿ? 
(ಶಮದ. ೨೭೧ ಪ್ರಯೋ). [« ಸಂ. ಖಂಕರಿನ್‌] 

ಕಂಕರಿಕೆ (ನಾ). ಎ ಕಂಕಣಿಕೆ೧ (7): ಮೆಯ್ಯ ಮಸಿ ಕೊರಲ 
ಬಕ್ಕಳೆ ಪೊಯ್ಯೆ ಪುಗಿಲ್ಲರೆವ ಕೆಯ್ಯ ಕಂಕರಿಕೆ ಕರಂ ರಯ್ಯಮೆನೆ ಫಾಡು 
ತಿರ್ದಳ್‌ (ಕಾನ್ಯಾವ. ೩೦೯). (2) 


೮-೫-೧೨) ; 


೧0೬-೨೯). 


(2) 


ಕಂಕರಿಗೋಲ್‌ 


ಕಂಕರಿಗೋಲ್‌, ಕಂಕರಿಗೋಲು (ನಾ). ೧. ಬಾರುಕೋಲು;! 


: ಚಾವಟಿಗೋಲು; ಉದ್ದವಾದ ಚಾಟಿ (8). ೨. (ಅಸ್ಸೃಶ್ಯತನದ 
ಸಂಕೇತವಾಗಿ ಚಂಡಾಲನು ಕೈಯಲ್ಲಿ ಹಡಿದುಕೊಳ್ಳು ವ) ದೊಣ್ಣೆ: 
ಇಂದುಧರನೊಂದುವೇಷಂಚೊತ್ತು ಬರುತಿರಲ್‌, i ಮಿಣಿ ಕಯ್ಯ 
ಕಂಕರಿಗೋಲಿನೀಶ್ವರಂ ಸೊಗಯಿಸ ವಿಭೂತಿ ರುದ್ರಾಕ್ಷೆಯ bi, 
(ಭೋಗರ. ೨೧೦-೪); ಬಡಿದ ಕಂಕರಿಗೋಲಿನಿಂಡೆ ತನ್ನಂಗದೊಳ್‌ ಪೊರೆದ 
ಮಣ್ಣಂ ಪರುಷಮಂ ಮಾಡಿ (ಚಿಬಪು. ೫೭-೨೧). ಕೆಂಕೆರಿಗೋಲು : 
೨. ಮಿಣಿ ಕಂಕರಿಗೋಲ ಹಿಡಿದು ಬಪ್ಪುದು ಜಂಗಮಸ್ಕಲವೇ ( ಉರಿಪೆ. 
೫೮-೩೬); ನಸುಕುಸಿದ ದೇಹ ಕಂಕರಿಗೋಲನಿಜಕಿದು ಬಾರಿಸುತ ಕೈ ವಿಡಡೆ 
ಸಂಬಳಿ ಸಂಬಳೆಂಡೆಂದು ಕೊಸರುತಿಹ ಬಾಯ್ತೆರೆಸಿ ಸೇಕ ಊಟ 
ಸುಳಿದಂ (ಹಚ ಕಾ. ೧೧-೩೭); ಕಯ್ಯ ಕಂಕರಿಗೋಲ ಕನಕವಾಗಿಸಿ 
ತೋಟದನು ಕೂಡೆ ಭಾಳಲೋಚನಗೆ ಸನ್ಯಾಸಿ ಮಂಚಯ್ಯ (ಮೋತಿ. 
೫-೧೧೬); ಚರ ಪಾದತೀರ್ಥದಿಂ . .. ಕಂಕರಿಗೋಲ ಹೇಮಗೆಯ್ದಿರದೆ 
ಸನ್ಯಾಸಿ ಮಂಚಯ್ಯ (ಭೈರಸೂ. ೩೫೩). [ಕಂಕರ್ಕಿ * ಕೋಲ್‌] 

ಕೆಂಕರಿಗೋಲು "ಕಂಕರಿಗೋಲ್‌' ನೋ. 

ಶಂಕರೆ (ಕಂಕರ್ಯ' ನೋ. 

ಕಂಕಲಿಪ್ರಿಯ (ನಾ). (?): ಲಲಿತ ಕಂಕೆಲಿದ್ರುಮವೆ ನೀ ತೋಟಸೊಲಿದು 
ಕಂಕಲಿಪ್ರಿಯನನು (ಜೀವಂಚ. ೫-೨೩). (2) 

ಕಂಕವಕ್ಕಿ (ನಾ). ರಣಹದ್ದು: “ಲೋಹಪೃಸ್ಮಃ, ಕಂಕ ಈ ೨ ಕಂಕ 
ವಕ್ಕಿ?' (ನಾಚಿರಾ. ೧೧೪). (ಶಂಕ + ಪಕ್ಕಿ] 

ಸೆಂಕೆಳೆ (ನಾ). ಕೈಗಡಗ: “ಕಂಕಳ-ಕೆಂಕಾಳ; ಕಂಕಣ (ಶದ್ಭಕೋ. ೫). 

` [ಆ ಸಂ. ಕಂಕಣ] 

ಕಂಕಳನರಳ್‌ (ನಾ). ೧. ಕಂಕಣದಲ್ಲಿ ಕೆತ್ತಿದ ರತ್ನ (8). 
೨. ಶ್ರೇಷ್ಠನಾದ ವ್ಯಕ್ತಿ (9). ೩. ಒಳ್ಳೊಳ್ಳೆಯ ಗಾಡಿಗಳನ್ನು 
ಚೆನ್ನಾಗಿ ಬಲ್ಲವನು; “ನಲ್ಲಾಡೆಗಾಜಟ” (ಚತುನಿ. ಕಿ. 1, ೪೩). 

[ಕಂಕಳ + ಸರಳ್‌ (€ ಪರಲ್‌')] 

ಕೆಂಕಾರಿಸು, ಕಂಖಾರಿಸು (ಕ್ರಿ). ಗಟ್ಟಿಯಾಗಿ ಕೂಗು; ದೊಡ್ಡ 
ಶಬ್ದಮಾಡು; ಬೊಬ್ಬೆಮಾಡು: ಕೂಗುತಿಹ ಕಹಳೆಗಳು ಖಡಿಖಡಿ 
ತಾಗು ತಾಗೆಂದೊದರ್ವ ತಂಬಟಗಾರರಿಂ ಬಲನೆರಡು ಕಂಕಾರಿಸುತ 
ರಣಮುಖಕೆ (ಪಶುಭಾ. ವೀರಕೋಡುಗಳುಡುಗಿ ತುರು 
ವಾಕಾರವಾದವರೊಂದಿನಲಿ ಕಂಕಾರಿಸುತ ನಡಸಿದರು ಕೌರವನಾಳು ಗೋಗ 
ಇವ (ಜಿನಭಾ. ೫೮-೨೭); ನೀರ ಮಧ್ಯದ ಪುರದ ಹಯ ಕಾಲೂರಿ ನಿಲ್ಲದೆ 

 ಕುಣಿವುತಿರೆ ಕಂಕಾರಿಸುವ ಜೋಧರನೀಕ್ಷಿಸಿ (ಜಿನಭಾ. ೬೪-೫೧). 
ಕಂಖಾರಿಸು : ಒತ್ತಿ ಕಂಖಾರಿಸುತೆ ಕಿತ್ತ ಕತ್ತಿಯ ಭಲ್ಕ ಮೊದಲಾದ 
ಕೈಯಸ್ತ್ರವ (ಜಿನಮು. ೧೬-೧೧) ; ಅಡಿಗಟ್ಟು ಕಂಖಾರಿಸುತ ಕುಲಿಕುಲಿ 
ನಾಲ ಮೊರೆಯುತಲಿ (ಜಿರಾಮಾ. ೨೬೧-೪). 

[ಕಂಕರ್ಯ + -ಇಸ್ಕು. / ಮರಾ. ಖಂಕಾರಣೇ = ಗಂಟಿಲನ್ನು ಸರಿ 

ಪಡಿಸಿಕೊಳ್ಳು] 

ಕೆಂಕಾಲ, ಕಂಕಾಳ (ನಾ). ೧. ಅಸ್ಥಿಪಂಜರ; ಎಲುಬಿನ ಗೂಡು: 
ತೋಲಂ ಬಾಸಣಿಸಿದ ಕಂಳಾಲಮೆ ದಲ್‌ ಜೀವದಿರ್ಕೆಯೆನಲಾಗದು 
(ನೀತಿಮಂ. 11, ೪೯); ಕಂಕಾಲ ಭೀಕರೆಮದರಂ ಕಂಡು ಸೌಮಿತ್ರಿ 
(ಶ್ರಿ ರಾಮಾ. ೨೯೮-೩೬೨). ೨, [ಸಂಗೀತ] ಸಂಗೀತದ 
ಒಂದು ಪದ್ಧತಿ - ೩. ಒಬ್ಬ ರಾಕ್ಷಸನ ಹೆಸರು. ಕಂಕಾಳ: 
೧. ಬ್ರಹ್ಮಕಪಾಲ ವಿಸ್ಣುಕಂಕಾಳವನನಿ ಕ್ಸ ಆಡುವಲ್ಲಿ ನೀಲಕಂಠ 
ನೆಂಬಾತನೊಬ್ಬ ಗಣೇಶ್ವರನು (ಅವಡಂ ೧೧೩-೫೧೨) ; ಆ ಮುನಿಯ 


೮-೧೧) ; 


ಕಂಕಾಳದೆಲಿ ಸುತ್ರಾಮ ಕೊಂದನು ವೃತ್ರನನು (ಕುವ್ಯಾಅ. ೯-೧೧); 


30 


40 


೧೩.೨೫ 


ಫ್ರಿವೊವ ನಾವಾ ಸಪ ವಯ ವನ ದರ ನಾವ ವ ಮಮವ ವಾವ ಾಹಾಘ ಇ ಮಹಯ ವವು NESE EEE 
ಕ 


ಕಂಕಿ 


ಇಂದುಧರ ಕಂಕಾಳಮಂ ಧರಿಸಿದಾ ಕಥೆಯ ಕೇಳಿ (ಲಶಿಚಿಂ, ೩ ಸೂಚನೆ); 
ಸುಟ್ಟು ಕರಿಯಾಗಿದ್ದ ಅರ್ವರ ಕಂಳಾಳಗಳು ಕಣ್ಣಿಗೆ ಬಿದ್ದುವು 
(ಭೀಷ್ಮಚ, ೭೪). (ಸಂ. 
ಕಂಕಾಲತೆ (ನಾ). ಕಂಕಾಲವಾಗಿರುವಿಕೆ; ಅಸ್ಥಿ ಪಂಜರದ ಸ್ಥಿತಿ: 
ತೊವಲ್‌ ಪತ್ತಿ ಬಿಗಿದೆಲ್ವುಗೂಡಿನ ಶಿಥಿಲ ಕಂಕಾಲತೆಯ (ಶ್ರೀರಾಮಾ 
೨೧-೫೪೭) ; ಬರೆದ ಗರ ಬಡಿದಿರ್ದ ಕಲ್‌ಕೊರಕು ಕಂಕಾಲತೆಯ 
ಮಲೆಯ ತೊರೆ ತಾನಲ್ಲಲ್ಲಿ ತುಂಡುತುಂಡಾಗಿ ತಂಗಿದುದು (ಶ್ರೀಕ್ರಾಮಾ, 
೩೪೦-೧೪). [ಸೆಂ. ಕಂಕಾಲತಾ] 
ಕಂಕಾಲವರ (ನಾ). ಎಲುಬಿನ ಮಾಲೆಯನ್ನು ಢರಿಸಿದನ್ನೆನಳ; 
ಶಿವ (ಕಿ). [ಸಂ.3 
ಕಂಕಾಲಮಾಲಿ (ನಾ). - ಕಂಕಾಲಧರ (8). 
[೮ ಸೆಂ. ಕಂಕಾಲಮಾಲಿನ್‌] 
ಕಂಕಾಲಿ, ಕಂಕಾಳಿ (ನಾ). ೧. ಶಿವ. ೨. ಶಿವನ ಸೇವಕರಲ್ಲಿ ಒಬ್ಬ; 
ಶಿವನ ಆಸ್ಕಾ ನದಲ್ಲಿರುವ ವೇತ್ರಧರರಲ್ಲಿ ಒಬ್ಬ. ಕಂಕಾಳೆ; 
೨. ಪೊಂಬೆತ್ತ “ನೆತ್ತಿ. ಹೋ ಸಾರ್‌ ತೊಲಗೆಂದು ಎ ಸಮುಚಿತ 
ಸ್ಥಾನದೊಳಿಂಬುಕೆಯ್ಸುವ ಭೀಮ ಕಂಕಾಳಿಗಳೆಂಬ [ಪಾಠಾಂ. ಕಂಕಾಳ 
ರೆಂಬ] ವೇತ್ರಧರರಿಂ (ಶಬಶಂ. ೧೧೭೯ ವ). ೩. ರುದ್ರಾಣಿಯರಲ್ಲಿ 
ಒಬ್ಬಳು : ಧುರಡೊಳಗೆ ಕಾಮಾಕ್ಷಿ ಚಾಮುಂಡಿ ಕಂಕಾಳಿಯರು ಭೂತ 
ಗಣಸಹಿತ ರುಧಿರದೋಕುಳಿಯನಾಸುರದೊಳೊಲಿದಾಡುವಾಗಲು 
(ಸೋಮ ಚ. ೫-೫೮); ಹೋಳೆರಡ ಬೀಸಾಡೆ ರಣದಲಿ ಕಾಳಿ ಕಂಳಾಳಿ 
ಯರು ದಣಿದರು (ಕೌಶಿರಾ, ೨೦-೩೪). [೮( ಸಂ. ಕಂಕಾಲಿನ್‌' 
ಕೆಂಕಾಳ "ಕಂಕಾಲ' ನೋ. 
ಕೆಂಕಾಳೆಗೊರವ (ನಾ). ಒಬ್ಬ ಶೈವಗುರುವಿನ ಹೆಸರು: ಪುರುಷೋ 
ತ್ತಮ[ನೆ]ಜಕಿಯೆ ಬಜಕ್ಕೈಯಂ ಕಂಕಾಳಗೊರವರೆ ಕಾಲಂ ಕರ್ಚಿ (ಇಎ. 
೧೯೪೬, ಹಾನಗಲ್‌. ೨೦೭-೮ ; 859). 
[ಕಂಕಾಳ (ಐಕಂಕಾಲ)* ಗೊರವ] 

ಕಂಕಾಳೆದಂಡ (ನಾ). ಎಲುಬಿನಿಂದ ಮಾಡಿದ ದಂಡ, ಕೋಲು; 
ಅಸ್ಥಿದಂಡ : : ಹರಿಯ ಕೃಂಕಾಳದಂಡವ ಸಿಡಿದವರ್‌ ಸಂಚಮುಖರು 
ನಯನತ್ರಿತಯರು (ಸಿದ್ಧೆ (ಪ. ೧-೩೫). [ಕಂಕಾಳ (-ಕೆಂಕಾಲ)+ ದಂಡ] 
ಕಂಕಾಳಾಂಕಹಾಣಿ (ನಾ). = ಕಂಕಾಲಧರ : ಶಿವಂಗೆ. ಕಂಕಾಳಾಂಕ 
ಪಾಣಿಗೆ ಶಂಕರತ್ವದ ಕಿಂಕರರು ಸರಿಯೇ (ಬಸಪು. ೫೪-೨೩). - 

[ಕೆಂಕಾಳ (ಎ ಕಂಕಾಲ) + ಅಂಕ್ಕ ಪಾಣಿ] 
ಕಂಕಾಳಿ "ಕಂಕಾಲಿ? ನೋ. 
ಕಂಕಾಳಿಕೆ (ನಾ). ಅಸ್ಥಿಪಂಜರ; ಎಲುಬಿನ ಗೂಡು : ಬರಿಯೆಲ್‌ 
Ryu ಕಂಕಾಳಿಕೆ ಪೆಡತಲೆಯೊಳ್‌ ಪೊಕ್ಳ ಕಣ್‌ ತೋರ್ಪ 
ಕೆಯ್ಯಾಲ್ಡೆ - ಚಿದ್ರೂಪಕ್ಕೆ ಪಕ್ಕಾಗಿರೆ ಚರಿಗೆಗುಣಲ್ಬಂದನೊರ್ವಂ 
ಸ 0 (A ಸ [ಸಂ. ಕಂಳಾಲಿಕಾ] 
ಕಂಠಿ, ಕಂಠು, ಕಂಕೆ (ನಾ). ೧. ಕಾಳು ಉದುರಿಸಿ ಉಳಿದ ತೆನೆ: 
ಮೇಟಿಯ ಸುತ್ತಲೂ ದೆನಗಳು ತಿರುಗಾಡಿದಂತೆ ಅವುಗಳ ಕಾಲ್ತುಳಿತಕ್ಕೆ 
ತೆನೆಗಳು ಕಂಕಿಯಾಗುತ್ತಿದ್ದವು (ನಡುಗೋ. ೩೭); ಹಂತಿಯ ಹೊಡೆಯುತೆ 
ಕಂಕಿಯ ತೆಗೆಯುತ ತಣಿವರು ರೈತರು (ಕಪಪು. ೩-೬೭); ಸುಂಕರಾಶಿಯ 
ಕಣಳೆ ಸಂಕದೇವನ ಬಲವು ಕಂಕಿಯಾ ಕಣಕೆ ನಿನಬಲವು ಮಾದೇವಿ 
ಸೋಂಕಿದರೆ ರಾಶಿ ಕಣತುಂಬಿ (ಕರಡ. ೨೮೩). ೨. (ಬತ್ತ ಮೊದಲಾ 
ದುವುಗಳ ಮೇಲಿನ) ಊಬು; “ಕಾಳಿನ ಮೇಲಿನ ಊಬು” 
(ಸರ್ವಜ್ಞ. ಕೋಶ); ಸುಂಕಿಗನು ಹುರಿಹಲ್ಲು ಬಿಂಕದ ಬೆಲೆನೆಣ್ಮು ಕಂಕಿಯು 
ಸುಂಕ ನಸುಗುನ್ನಿ ಇವು ಆಜು ಸೋಕಿದರೆ ಬಿಡವು (ಸರ್ವಜ್ಞ. ೧೫೦೦). 


ಕಂಕಿಕಣ 


೩. ಕಾಯಿ ಉದುರಿಸಿದ ಗೊನೆ: ಅಡಕೆಕಂಕಿ ಬರಲಿಂದ ಕಸಗುಡಿಸು 
(ಕೂ). ೪. (ಆಲಂ) ಸತ್ತ್ವಹೀನೆ; ಕೋಗಿಷ್ಕೆ : ಕಂಕಿ ಹೋಹುದ 
ಅಂದ ಮಂಕಿ ಹೋಹುದು ಲೇಸು (ಸರ್ವಜ್ಞ. ೧೮೨೨). ಕಂಕು: 
೧. (೪). ಕೆಂಕೆ: ೧, ಜಂತುಗುಂಟಿಯಿಂದ ಸಂಕೆಯನ್ನು ತೆಗೆದರೆ 
ಉಳಿಯುವುದೇ ಸುಂಕರಾಶಿ (ಕಸಾಪ. 1, ೧೩೧). [«- ತೆಲು. ಕಂಕಿ] 
ಕೆಂಕಿಕಣ (ನಾ). ತೆನೆಯನ್ನು ಒಕ್ಕಿ ಅಥವಾ ತುಳಿಸಿ ಕಂಕಿಯನ್ನೂ 
ಕಾಳನ್ನೂ ಬೇರ್ಪಡಿಸುವ ಕಣ (?): ಕೊಂಕಣದ ಕೊಬ್ಬರಲಿ 
ಅಂಕಣದ ಗುತ್ತಿರಲಿ ಬಂಕಣದ ರೊಕ್ಕ ಗಬ್ಬಿರಲಿ ಸುಗ್ಮಾಗ ಕೆಂಕಿಕಣ 
ಸುಂಕ ಒಪ್ಪಿರಲೊ (ಕನ್ನಜಾ. ೨೬). [ಕಂಕ + ಕಣ್ಕ (ವ ಕಳ್ಳ)] 
ಕಂಠಿಸು (ಕ್ರಿ). ರೇಗು; ಸಿಡಿದುಬೀಳು (?) : ಸತಿಯ ಸಾರ್ದುಗ್ರ 
ಕೋಪದಿಂ ಕೌಶಿಕೆ ಶಾಂತಿಯ ಕವರ್ದು ಕಂತಿಸಿ ಮಸಗುತತಿ ಕನಲೈಯ 
ನಾಂತು ಶಾರ್ದೂಲನಂತೆ ಘರ್ಚಿಸುತಲಿ (ಮದೇಪು. ೨೪-೧೩). 
[ಕಂಕ್ಳು * -ಇಸ್ಕು. 8 ತೆಲು, ಕಂಕು - ನಿಂದಿಸು, ದೂಷಿಸು] 
ಶಂಕು "ಕಂಕಿ' ನೋ. 
ಕಂಕುಣ (ನಾ). ಒಂದು ಬಗೆಯ ಕಣ್ಣಿನ ರೋಗ : ಆ ಕಂಕುಣ 
ವೆಂಬ ರೋಗವೂ ತಿಮಿರವೂ . . . ಪರಿಹರಿಸುವುದು (ಸಕವೈ. ೨೬). 
`[] 
ಕೆಂಕುಣಿಕೆ (ನಾ). ಒಂದು ಬಗೆಯ ಸಸ್ಯ: *ಕಂಕುಣಿಕೆ, ಹೆಮ್ಮಿಟಲ, 
ಅಜಗಂಧಿ, ಹೊನ್ನಗನ್ನೆ? (ಓಷಧಿ. ೧೦೭೬). [?] 
ಸೆಂಕುಷ (ನಾ). ಒಂದು ಬಗೆಯ ಔಷಧಿ ಮಣ್ಣು : *ಕಂಕುತುಷಾ- 
ಕಂಕುಷ್ಮಂ? (ಓಷಧಿ. ೨೨), [ಸಂ.) 
ಕೆಂಕುಷ್ಮಾದಿಫೃತ (ನಾ). ಒಂದು ಬಗೆಯ ಲೇಹ್ಯ : ಕಂಕುಷ್ಠಾದಿ 
ಫೃತ .೬. ಕಂಕುಪ್ಮ, ಇಂಗು, ಸೈಂಧವ, ತಿಗಡೆ, ಮುಂಡುಗಳ್ಳಿಯ ಚಿಕ್ಕೆ 
ದ ಪಾನಾಭ್ಮಂಗ ವಸ್ತಿಗಳ ಮಾಡಿಸಲು ಮಲಬಂಧ, ಮೂಲವ್ಯಾಧಿ, 
ಉದಾವರ್ತ, ಆಧ್ಮಾನ, ಇಷ್ಟನು ಪರಿಹರಿಸುವದು (ವೈದ್ಯಸಾ. 1, ೨೦೩). 
[ಕಂಕುಷ್ಮ ಆದ್ಮಿ + ಫೃತ] 
ಜೆಂಕುಳು "ಕವುಂಕುಟ್ಟ್‌' ನೋ. 
ಕೆಂಕುಲು "ಕವುಂಕುಟ್‌? ನೋ. 
ಶೆಂಕೆ "ಕಂಕಿ? ನೋ 
ಕಂಕೆಲಿ (ನಾ). - ಕಂಕೆಲ್ಲ: ಲಲಿತ ಕಂಕೆಲಿದ್ರುಮವೆ ನೀ ತೋಣಕೊ 
ಲಿದು ಕಂಕಲಿಪ್ರಿಯನನು (ಜೀವಂಚ. ೫-೨೩) ; ಎಸೆವ ಭಾಮಂಡಲವು 
ಚಾಮರ ಕುಸುಮ ಮಳೆ ಕಂಕೆಲಿಡ್ಛತ್ರವು (ಜಿ ನ ಸಾ..೭೩). 
[< ಸಂ. ಕಂಕೇಲಿ] 
ಕಂಕೆಲ್ಲ (ನಾ). ಅಶೋಕವೃಕ್ಷ: ಕಾಮಿನೀ-ವಾಮಪದಾಹತಿಯಂ 
ಬಯಸದೆಯುಂ ಪೆಖ್ಪಿತಮಾದುದು ಲಲಿತ ಪಲ್ಲವಂ ಕಂಕೆಲ್ಲಂ (ಚಂದ್ರಪು. 
೨-೬೧) ; ನೇಜಕಿಲ್‌ ಫನಸಾಂಬ್ರವತ್ತಿ ತಿಳಕಂ -ಕಂಕೆಲ್ಲ ಪು(0)ನ್ನಾಗ 
ಸಾದರಿ ಪೂಗದ್ರುಮ (ಸೌಇಇ. 1X-, ೩೪೩-೪೦ ; 1226). 
[« ಸಂ. ಕಂಕೇಲ್ಲ) 
ಕೆಂಕೆಲ್ಲಿ (ನಾ). - ಕಂಕೆಲ್ಲ: ಕಂಕೆಲ್ಲಿ, ಅಶೋಕಃಈ ೨ ಅಸುಗೆ ? 
(ಹಲಾಯು. ೩೨-೩೯) ; *ಕಂಕೆಲ್ಲಿಯದಶೊ!ಕೆ * (ಮಂಗರಾ. ೩೪-೯) ; 
ಕೆಂದಳಿರಿಂ ಕಂಕೆಲ್ಲಿಗಳಿ ನಂದನದಿಂ ತಿಳಿಗೊಳಂಗಳಿಂದ (ಎಕ. ೪111, 
ಸೊರಬ. ೨೭೬-೧೦;; 1070) ; ಕರ್ಪುರೆದ ಜಗುಲಿಯ ಮೇಲೆ ಕಂಕೆಲ್ಲಿಯ 
ಪಲ್ಲವಂಗಳಿಂ ಸಮೆದ ತಳಿರ್ವಾಸಿನ ಮೇಲೆ ಪವಡಿಸಿ (ಧೆ ಮಾ ಮೃ. 
೧೧-೧೧೫) ; ಮುಕುಳಿತವಕುಳಂ ಪಲ್ಲವೋಲ್ಲಾಸಿ ಕಂಕೆಲ್ಲಿ ಲತಾಂತಾ 
ಕ್ರಾಂತ ವಾಸಂತಿಕವೆಸೆದುದು (ಜಗವಿ. ೧೪-೪೨). 
[< ಸಂ. ಕಂಕೇಲ್ಲಿ) 


೧೩೨೬ 


5 


20 


25 


45 


ಕೆಂಗಸಾದಿ 


ಕಂಕೇಲಿ, ಕಂಕೇಳಿ (ನಾ). ಅಶೋಕವೃಕ್ಷ: ಕಂಳೇಲಿ [ಪಾ ಕಾ ೦. 
ಕಂಕೆಲ್ಲ] ಪಲ್ಲವೋಲ್ಲಾಸ ರಚಿತಮುಜ್ಜ್ವಲಮಣಿದರ್ಪಣ ದೀಪ್ರಿರಮ್ಮಂ 
(ಆದಿಪು. ೪-೩೦ ರಗಳೆ); ಕುಸುಮಮಳೆ ಕಂಕೇಲಿ ದುಂದುಭಿಯೆಸೆವ 
ಚಾಮರಛತ್ರ) (ಶುಭಾ. ೭-೮). ಕೆಂಕೇಳಿ: ಕಾಲಕ್ವಿಚ್ಚಿನಂತೆ ಕೆಂಕ 
ಮಾದ ಕಂಕೇಳೀಕುಜಂಗಳೊಳಂ (ಮಲ್ಲಿಪು. ೨-೩೩); ತತ್ಯಂಕೇಳಿಯ 
ಬನಮಂ ಪೊಕ್ಕು (ಉದ್ಭಟ. ೬-೧೩೫ ವ). [ಸಂ] 

ಕೆಂಕೇಳಿ "ಕಂಕೇಲಿ' ನೋ. 

ಕಂಕೊಟ್ಟೆ (ನಾ). - ಕಂಕೋಷ್ಠ: “ಪಟುಪರ್ಣೀ, ಜೈಮವತೀ, 
ಸ್ವರ್ಣಕ್ಷೀರೀ, ಹಿಮವತೀ ಈ ೪ ಕಂಕೊಟ್ಟಿ * (ನಾಟರಾ. ೧೧೧). [೫] 

ಕಂಕೊಳ (ನಾ). ಒಂದು ಬಗೆಯ ಸಸ್ಯ: *ಕಂಕೊಲ-ಕಂಕೊಳ್ಳ 
ದೊಡ್ಡ ಕಹಿಮೆಣಸು” (ಓಷಧಿ. ೨೨). (ಆ. ಸೆಂ. ಕಂಕೋಲ] 

ಕಂಕೋಷ್ಠ (ನಾ). ಘಂಟಾಮಣಿಸೊಪ್ಪು:- *ಪಟುಪರ್ಣೀ, 
ಹೈಮವತೀ, ಸ್ವರ್ಣಕ್ಷೀರೀ, ಹಿಮಾವತೀ -೪ ಕಂಕೋಷ್ಠದ 'ಹೆಸರು ? 
(ಸಿದ್ಧಾಂತಿ: ೧೨೬). [1] 

ಕೆಂಕೋಳಚಿನ್ನಿ (ನಾ). ಮೆಣಸಿನ ಕಾಳಿನಂತೆ ಸಣ್ಣ ಸಣ್ಣ ಕಾಯಿ 
ಗಳನ್ನು ಬಿಡುವ ಒಂದು ಜಾತಿಯ ಬಳ್ಳಿ, ಗೆಡ್ಡೆ: ಕರ್ಪುರ 
ಚಿನ್ನಿ, ಕಬಾಬಚಿನ್ನಿ, ಕಂಕೋಳಚಿನ್ನಿ (ಮುಂಬವ್ಯಾ. ೧೪೭). 

[ಕಂಕೋಳ್ಯ + ಚಿನ್ನಿ] 

ಕೆಂಖರ "ಕಂಕರ್ಯ' ನೋ. 

ಕಂಖಾರಿಸು " ಕಂಕಾರಿಸು' ನೋ. 

ಕಂಗ (ನಾ). (?): «ದೋರ್ಗ್ರ್ರಾಹ್ಮಂದಾರುಚ ಭುಜಗಳಿಂದ ಹಿಡಿವಂಥಾ 
ಮರನು ಯಿದಕೆ ಕೆಂಗಯೆಂಬ ಹೆಸರೂ? (ಖಡ್ಗಟೀ. ೨-೩೧). [೪] 

ಕೆಂಗಟ್ಟು "ಕಣ್ಣಟ್ಟು ನೋ. 

ಕಂಗಡೆ “ಕಣ್ಣಡೆ ನೋ. 

ಕಂಗಣಿಗೆ (ನಾ). ಒಂದು ಊರಿನ ಹೆಸರು: ತಾಳ ಕಂಗಣಿಗೆಯಂ 
ಪ್ರತಿನ್ಮಂ ಮಾಡಿ . . .ಎಕಂಗಣಿಗೆಯ ಗುಡ್ಡೆ ಮಾನ್ಯದೊಳಗೆ (ಶೈಆಸಿ, 
೪111, ೩೩-೨೮೫, ೩೧೭; 1085); ಕಂಗಣಿಗೆಯ ಬಡಗ ವೊಲದಿಂ ಮೂಡ 
ಶ್ರೀ ಮಧುಸೂದನ ಶ್ವೇತ ಕೇಶವ ದೇವರ ಕೆಯ್ಮ (ಕಣಆ. ೧೩-೪-೧೦೨; 
1093). [?] 

ಳೆಂಗದಿರು "ಕಣ್ಳುದಿರು? ನೋ. 

ಕೆಂಗನೆ (ಅ). ಅತಿಶಯವಾಗಿ; ಅಧಿಕವಾಗಿ: ಮುನಿಸಿನೊಳಾದ 
ಮೇವಯಿಸಿ ಸೈರಿಸದಾದಲಲೊಳ್‌ ಕನಲ್ಲು ಕಂಗನೆ ಕನಲುತ್ತು 
ಮುಮ್ಮಳಿಸಿ ಸೈರಿಸಲಾಣದೆ (ಪಂಪಭಾ. ೪-೧೦೬) ; ದನಿದೋಜಕೆ ಕತ್ತರಿ 
ಮೊನೆಗೊಂಡ ಕಿವಿಯಿಂ ಕೆಕ್ಸಳಿಸುವ ದೃಷ್ಟಿಯಿಂ ಕಂಗನೆ ಕನಲ್ಲು (ಗಿರಿಕ. 
೨-೧೦೫ ವ) ; ಭಗದತ್ತನ ಧನುವಸಕ್ಕಡಿಗಡಿಯೆ ಕಂಗನೆ ಕೆನಲಿ ಗವಸಣಿಗೆ 
ಯಿಂದುಗಿದನು ನಿಜಾಯುಧವ (ಕುವ್ಯಾದ್ರೊ. ೩-೫೫): 

ಕಂಗನೆಕನಲ್‌, ಕಂಗನೆಗನಲು = ಹೆಚ್ಚಾಗಿ ಕೊೋಪಗೊ ಳ್ಳು ವ 
ಸುರತಸುಖಸುಧಾ ಸೇವನೆಗೆ ವಿಫ್ನಕಾರಿಯೆನಿಪ ಸೂರ್ಯೋದಯಕ್ಕೆ 
ಕಂಗನೆಕನಲ್ಲು (ಪಾರ್ಶ್ರಷು. ೩-೨೫ ವ) ; ಕವಿದುದು ಸೇನೆ ಕಂಗನೆಗನಲಿ 
ಕರ್ಣ ದ್ರೋಣರಿಗೆ (ಕುವ್ಯಾದ್ರೋ. ೧೫-೬೯). 

[ಕಂಗ್ಳು + -ಅನೆ,] 

ಕಂಗಪಾದಿ (ನಾ). ಒಂದು ಸ್ಥಳದ ಹೆಸರು: ಚೋಳಧನಳ್ಹುಯನ್‌ 
ಎರಿಗಾಲ್ವಾದಿ ಅಜುನೂಜು ಆಳೆ ಕಂಗಪಾದಿ ಕೊಟ್ಟವಳ್ಳಿಪಾದಿ ವಲ್ಲಭ 
ಪಾದಿಯು ಮೂಜುಪಾದಿ ನಲವರ್ಮ್ಯನಾಮೇಕೆ ಮ» ೬ ೬ ಧೊಕೆಯ್ದನ್ನು 
ಕನ್ನಕೊತ್ತರ ಶ್ರೀರಾಮನ್‌ . . . ನೀರಸ್ವರ್ಗಂ ಪೊಕ್ಕನ್‌ (ಎಕ. ೩11, 


ಆ 
ಮದ್ದಗಿಃ ೯೩-೧ ; 750). [< ಗಂಗವಾಡಿ?) 


ಕಂಗಮಂಗಲ 


ಕೆಂಗಮಂಗಲ (ನಾ). ಒಂದು ಸ್ಥಳದ ಹೆಸರು : 'ಕುಲಬ್ರಹ್ಮಣರ್‌ 
ಕೃಂಗಮಂಗಲವರ್ಕೈ ಕೊಣ್ಣಿನ್ನ ನಾಮ ಗೋತ್ರಸ್ಯ (ಮೈ ಆರಿ. ೧೯೧೪, 

[ಕಂಗೆ? + ಮಂಗಲ] 

ಕಂಗಲಿಂಡಿಗೆ (ನಾ). ಒಬ್ಬಾತನ ಹೆಸರು: ಕಂಗಲಿಂಡಿಗ ನಾಟ್ಸಾ 
ವುಣ್ಣುಗೆಯ್ಯೆ (ಎಕ. ೪111, ಸೊರಬ. ೨೪೦-೫ ;- 950). [1] 

ಕಂಗಲು (ನಾ). ಒಂದು ಆಯುಧ; ಕವಚ (?): ಜಡೆಯ 
ಗೊಂಡೆಯ ಕಂಗಲ ಜೋಡು ಕಟ್ಟದ ಕಡಿದಬ್ಬೆ ಕಯ್ಯ ಸಿಂಗಾಡಿ ತೊಡೆಯ 
ಬಲ್ಲೆಹ ಮಿಗೆ ಮೆಣಕಿಯಲೆಯ್ತಂದರಂದೊಡನೆ ತುರುಕರಾವುತರು 
(ಕುರಾ ಸಾಂ. ೧೧-೨೨) ; ದಶರಥಿ ಜವದಾಡೆ ಕಡಿದಾಬೆ ಕಾಲಕುಪ್ಪಸ 
ಕಂಗಲು ಠೌಳಿ ಸ್ನವಗ ಎಸೆಯೆ ರಣದೊಳೆಸೆದರು (ಕುರಾಸಾಂ. ೨೦-೪೭); 
ಸಿಂಗಾಡಿ ತರಕಸ ಕುರುಬಾಣ ಮೊಚ್ಚೈಯ ಹೊಂಗೆಲಸದ ಜೋಡು ಸವಗ 
ಕಂಗಲು ವಜ್ರಾಂಗಿ ಕತ್ತಿ ನೇಯಿಯಗಳ ವಂಗಡ ಸಿಕ್ಕಿತೇ ನೆ.ಂಬೆ 
(ಕುರಾಸಾಂ. ೨೦-೭೮) ; ಮುಡಿಯಾಭರಣ ಸೀಸಕ ಕಂಗಲು ಮೈದೊಡಿಗೆ 
ಕಂಗಳೆ ವಾಜಿಗಳು ಕಡೆಗಣ್ಣ ಬೆಳಗು ಬಲ್ಲೆಹವಾಗೆ ಸತಿಯರು ನಡೆದರು 
ಹಯಕಾಣರಂತೆ (ನಾಗಕು- ೪-೪೧). 

[೮ ಸಂ. ಕಂಕಟ, ಕಂಕಟಕ?] 

ಕಂಗವಡಿ (ನಾ). ಒಂದು ನಾಡಿನ ಅಥವಾ ಊರಿನ ಹೆಸರು: 
ಕೈಬಿಸಿದ ಕಾಳೆಗ ಅಣಿಯುಳ್‌ ಕುದುರೆಯುಳ್‌ ತಾಗಿ ಪಲರನಿಅಿದು 
ಸತ್ತೊಡೆ ಮೆಚ್ಚಿ ಕಜ್ಜವಡಿಯಾನ್‌ ಕಲ್ಲಾಟು ಕೊಟ್ಟಿದು(ಎಕ.೩, ಮುಳಬಾ. 
೨೨೮-೮ , 890). [೬ ಗಂಗವಾಡಿ?) 

ಕಂಗಳ (ನಾ). ಕಣ್ಣಿಲ್ಲದವನು; ಕುರುಡ: ಕಂಗಳಯ್ಯಂಗೆ ಮಣಿ 
ಮುಕುರನ ತೋಟಿ ಕಾಣ್ಬನೆ ತನ್ನ ಪ್ರತ್ಯಂಗವ (ಅದವ.ಉ. ೮೩-೧೩೭)"; 
ಕಂಗಳನ ಕೋಲು ಕಳೆದಂತೆ (ಸರ್ವಜ್ಞ. ೧೫೩೭) ; ಗಾಳಿ ಬೆಮರ್ತಂದು 
ನೇಸಜರ್‌ ಕಂಗಳನಾದಂದು (ರಾ ಮಾ ಶ್ವ. ೧೧-೨೯); ಕಂಗಳನಿಗೆ ಅಗ್ನಿ 
ಸ್ತಂಭನಸಿದ್ಧನಿಗೆ ಆಮಾತು (ಬೆಟ್ಟಿ ಅ. ೨೧೪-೧೬) ; ಕಂಗಳರ ಜಂಗುಳಿಯ 
ಪ್ರತ್ಯಯಕೆ ತಂದೆಯೋ (ಗರಿ. ೧೭-೧೦). 

[ಕಂ (ಆ ಕಣ್‌) + ಕಳ್ಲಿ (ಆ: ಕಟಿ) + -೪,] 

ಕಂಗಜುಬು " ಕಣ್ಣಜುಬು' ನೋ. 

ಕಂಗಾಗು (ಕ್ರಿ). ಸಿಟ್ಟಿಗೇಳು; ರೇಗು; ವ್ಯಗ್ರವಾಗು ; ಸಿಡಿಮಿಡಿ 
ಗೊಳ್ಳು (೪). [ಕಂಗ್ಳು-- ಆಗ್ಳು) 

ಕೆಂಗಾಡು (ನಾ). ದುರ್ಬಲತೆ; ನಿಶ್ಶಕ್ತತೆ: ಈಚೀಚೆಗೆ ಅವನು ತುಂಬಾ 
ಕಂಗಾಡಾಗಿದ್ದಾನೆ (ರೂಢಿ). [?] 

ಕಂಗಾಣಿಕೆ " ಕಣ್ಯಾಣಿಕೆ' ನೋ. 

ಕೆಂಗಾಣಿಸು (ಕ್ರಿ). ಕಣ್ಣಿಗೆ ಕಾಣಿಸು: ಕಂಗಾಣಿಸದೆ ಪಾರಿಯ ಪಟ್ಟ 
ಕರ್ವಣ್ಣ ಗೊಂಗಡಿ ಮುಸುಕಿಟ್ಟುಕೊಂಡು ಅಂಗಡಿ ಸೊಡರ್ಗೆಟ್ಟ ದೇಗುಲ 
ದೆಡೆಯ ದುಸ್ಸಂಗ ದಂಪತಿಗಳೊಪ್ಪಿದರು (ಮೋಹತ. ೧೮-೨೩). 

[ಕಂಗಾಣು (ಆ ಕಣ್ಗಾಣ್‌) + -ಇಸ್ಕು] 

ಕಂಗಾಜು "ಕಣ್ಗಾಣ್‌' ನೋ. 

ಕೆಂಗಾರೆ "ಕಂಗಾರು' ನೋ. 

ಕಂಗಾರು, ಕಂಗಾರ (ನಾ). ಸಿಟ್ಟು; ಕೋಪ (8). ಕೆಂಗಾರೆ: 
(ಸ್ಕ್ಯಾಂಡರ್‌). [1] 

ಕಂಗಾಲ (ಗು). ೧. ಬಡವಾದ ; ದುರ್ಬಲವಾದ: ಇಂದು ಅವರು 
ಕಂಗಾಲ ಸ್ಥಿತಿಗೆ ಬಂದಿದ್ದರು (ಊರು ಕ. ೪). (ನಾ). ೨. ದರಿದ್ರ 
ಮನುಷ್ಯ ; ಬಡವ : “ಕೊಡು, ಆ ಕಂಗಾಲ ಕಗ್ಗ ನಿಗೆ ಕೊಟ್ಟು ಬಾ 


೯-೧೦; ?). 


ಹೋಗು? (ಇಪ್ಪಕ. ೩೮೫); “ಹೇ ರಾಜಾಧಿರಾಜ ತೈಲಿಕ ತನಯ! 


ಈ ಳಂಗಾಲನ ಹೊಟ್ಟಿ ಇನ್ನೂ ತುಂಬಿಲ್ಲ” (ಕಮಕ. ೧೪೦). 


೧.೨೬ 


20 


50 


45 


ಕಂಗುಂಗೆ 


ಕಂಗಾಲಾಗು -:೧. ಕಂಗೆಡು ; ದಿಕ್ಕುಗೆಡು; ದಂಗುಬಡಿ: 
ಅನಿರೀಕ್ಷಿತವಾಗಿ ಒದಗಿದ ಉಗ್ರಪ್ರತಿಭಟನೆಯಿಂದೆ ಸರ್ಕಾರ' ಕಂಗಾ 
ಲಾಯಿತು (ಸ್ವಾವೀರ. ೧೦೮) ; ಜನರು ಕಂಗಾಲಾಗಿ ಗುಳೇಕಟ್ಟಿಕೊಂಡು 
ಹೋಗಹತ್ತಿದರು (ಚ ೦ದ್ರ ತಾ. ೪). ೨. ಕ್ಷೀಣವಾಗು; ದುರ್ಬಲ 
ವಾಗು : ತಂದೆತಾಯಿಗಳು ಈ ಹೊಸ ಕೊರಗಿನಲ್ಲಿ ಕಂಗಾಲಾದರು 
(ಹಂಗೀತೆ. ೮೭). [೪ ಪಾರ. ಮರಾ. ಹಿಂ. ಕಂಗಾಲ] 
ಕೆಂಗಾಲತನ (ನಾ). ದರಿದ್ರತೆ; ದುರ್ಭಿಕ್ಷ; ಹೀನತೆ: ಈ ಕಂಗಾಲ 
ತನಕ್ಕಾಗಿ ಗೋವರ್ಧನನ ಒಂದು ಮನಸ್ಸು ಒಮ್ಮೊಮ್ಮೆ ಅವನಿಗೆ ಛೀ 
ಹಾಕುತ್ತಿತ್ತು (ಎರಸೆ. ೧೧೭) ; ಕಂಗಾಲತನವು ಹೆಚ್ಚಾದ ಕಾಲಕ್ಕೆ ಅನ್ನದ 
ಕೊರತೆಯನ್ನು ತತ್ವಜ್ಞಾನದ ಬಂಗಾಲಿತನದಿಂದ ಮುಚ್ಚಬೇಕಾಗುತ್ತದೆ 
(ವಿಚಾಮಂ. ೩೪). (ಕಂಗಾಲ + -ತನ] 
ಕಂಗಾಲಿ, ಕಂಗಾಳಿ (ನಾ). ೧. ಬಡತನ; ಕಂಗಾಲತನ (8). 
೨. ಬಡವ;ದರಿದ್ರ (೪). ಕೆಂಗಾಳಿ: ೨. ತೊಲಗಲೈ ಕಂಗಾಳಿಯಲ್ಲಾನು 
ಬಂದಿರ್ಪ ಕೆಲಸಮದು ಬೇರಿರ್ಪುದು (ಪರಶು. ೨೭-೯) ; ದೊಡ್ಡಮನೆ 
ಯವರಿಗೆ ಮೇಲುಗಡೆಸಾಲಿನಲ್ಲಿ ಎಲೇ ಹಾಕಿ, ಕಂಗಾಳಿ ಮುತ್ತೈದೆ 
“ಯರನ್ನು ಆಚಿತೊಟ್ಟಯ ಕೆಳಗಡೆಸಾಲಿನಲ್ಲಿ ಕೂರಿಸಿ (ನೀತಿಚಿಂ. 
XIV, ೬). [*-ಮರಾ. ಹಿಂ. ಕಂಗಾಲೀ) 
ಕಂಗಾಹಿ (ನಾ). ಕಣ್ಣನ್ನು ಕಾಯುವಂಥದು ; ರೆಪ್ಪೆ: ಲಜ್ಜೆಗಳ 
ನು 9 ದು ದಾಹಗೊಂಡಕ್ಷಿಗಳು ತ್ರಿಜಗನ್ಮೋಹನನಮಳಮೂರ್ತಿಯನು 
ಕಂಗಾಹಿಗಳು ತಾವಾಗಿ ನಿಂದಿರೆ ಕಂಡರಬಲೆಯರು (ನಿಭಾಗ. 
೧೦-೨೦-೧೭). [ಕಂ (೮ ಕರ್ಣ) + ಕಾಹಿ] 
ಕೆಂಗಾಳಿ "ಕಂಗಾಲಿ' ನೋ. 
ಕೆಂಗಿಡಿ "ಕಣ್ಣಿಡಿ' ನೋ. 
ಕಂಗಿಡಿಸು "ಕಣ್ಣೆಡಿಸು' ನೋ. 
ಕಂಗು, "ಕರ್ಗು' ನೋ. 
ಕಂಗ್ಕು "ಕವುಂಗು' ನೋ. 
ಕಂಗ್ಳು (ನಾ). ಬರಗು; ನವಣೆ: *ಕೋರದೂಷಂ ಸ್ಕಾಮಕಾಹ್ವ 
ಬರಗುವದಕ್ಕುವಂತಾ ಪ್ರಿಯಂಗು ಕಂಗು ಸಮಾಖ್ಯಂ” (ವಸ್ತು ಕೋ. 
೯೪-೧೭) ; “ಕಂಗುವೆನೆ ನವಣೆಳ (ಮಂಗರಾ. ೧೧೦-೪) ; ಚತುಷ್ಪಣ್ಣುಕ 
ಬ್ರೀಹಿ ಬೀಜವಾಪಮಾತ್ರಂ ದ್ವಿಖಣ್ಣುಕ.ಕಂಗುಕ್ತೇತ್ರಂ (ಮೈಆರಿ. 
೧೯೪೨, ೩೪-೭೧ ; 9ನೆಯ ಶತ) ; ಪದವಜಕೆಗಳೊಳ್‌ ಕಳಮ ಸಸ್ಟ್ರಿಕಾ 
ಪ್ರೀಹಿ ಯವಯಾನನಾಳ ಗೋ ಧೂಮ ಕಂಗು... ವಿವಿಧ ಭಾನ್ಮ 
ಭೇದಂಗಳುಂ (ಆದಿಪು. ೬-೭೨ ವ). [ಸಂ.] 
ಹೆಂಗ್ಸು (ನಾ). ಸಣ್ಣ ಬೀಜಗಳನ್ನು ಬಿಡುವ ಒಂದು ಬಳ್ಳಿ : *ಜ್ವಲಿನಿ 
ಜ್ಕ್ಯೋತಿಷ್ಮತಿಯೆನಲ್‌: ಕಂ[ಪಾಕಾಂ. ಕಾಂ]ಗೆನಿಕ್ಕು * (ಮಂಗರಾ. 
೪೪-೪೪). "ಕಂಗುಂಗೆ' ಪರಾ. [?] 
ಕೆಂಗ್ಳು, ಖಂಗು (ನಾ). (ಉಕ) ಅಸಮಾಧಾನ; ಕೋಪ. ಖಂಗು : 
“ಕಂಗು, [ಖಂಗು), ಸೇಡು, ಸಿಟ್ಟು, ಮುಯ್ಮ” (ಕಂನುಹು. ೮೦). 
[೯ - ಮರಾ. ಖಂಕ, ಖಂಖಬ] 
ಕಂಗ್ಳು (ನಾ). ಅತ್ಯಂತ ಸೋಜಿಗ, --ಚೋದ್ಯ; “ಬಲು ಚೋದ್ಯ? 
(ಚತುನಿ. 8.1, ೭೩). [7] 
ಕೆಂಗು, (ನಾ). ಆತ್ಮನಿಂದೆ (ಸ್ಕಾಂಡರ್‌). [? 
ಕಂಗುಂಗೆ, ಕಂಗೊಂಗೆ, ಕಂಗೊಗ (ನಾ). - ಕಂಗ್ಗು : “ಕಟಭಿ -- 
ಕಂಗುಂಗೆ, ಬಿಳಿಯ ಸೀಗೆ, ಗಿರಿಕರ್ಣಿಕೆ? (ಓಷಧಿ. ೨೩); ಎಳೆಯದಾದ 
ಪಾದರೀಸೊಪ್ಪನ್ನು ಕಂಗುಂಗೆ ಬಳ್ಳಿ ಯೊಂದಿಗೆ ಬೇಯಿಸಿ ಮತ್ತೆ .ಹುಳಿ 
ಯನ್ನು ಹಾಕಿ ಹುಳಿಪಲ್ಯ ವನ್ನು ಮಾಡುವುದು (ಭೀಮಸೂ. ೧೫ ಅಡಿಟ). 


ಕಂಗುಡಿ 


ಕೆಂಗೊಂಗೆ: (ಅಮರ. ಟಕೆ). ಕಂಗೊಗೆ: ರಾಜಿಪ ಸಮುದ್ರ 
ಫಲಮಂ ಯೋಜಿಸು ಕಂಗೊಗನ [ಪಾಠಾಂ. ಕೆಂಗೊನ, ಕಂಗುವನ, 
ಕಂಗೋನ]ಬೇರುಮಂ ಮಜ್ಚಿಗೆಯಿಂ ಪೂಜಿತರಿತ್ತೊಡೆ ಕೊಳೆ ನಿರ್ನ್ಮಾಜಂ 
ಪೂಸದನೆ ಕೆಂಜಿಗೆಯ ವಿಷಮಲಕಿಗುಂ (ಖಮದ. ೧೩-೧೨೩). [?) 

ಕಂಗುಡಿ "ಕಣ್ಯುಡಿ? ನೋ. 

ಕಂಗುಮಾಡು (ಕ್ರಿ). ತೆಗಳು; ಹೀಯಾಳಿಸು : ಕಂಗುಮಾಡಿದೆ ಎನ್ನ 
ಕಂಡವರೊಳಗೆ ಭಂಗಬಡಿಸಿದೆ ನೀನು ಬಾಹ್ಮಳನು ಮಾಡಿ (ಶ್ರೀಕೃಪಾ. 
೪೭). [ಕಂಗ್ಳು? ಮಾಡ್ಕ) 

ಕಂಗುರಿ "ಕಂಗೋರೆ' ನೋ. 

ಕಂಗುರುಡ (ನಾ). ೧. ಕಣ್ಣಿಲ್ಲದವನು; ಕುರುಡ: ಮುಂತೆ ಕಂಗುರು 
ಡಂಗೆ ಬೆಳಪ ಕಂಗಳನೀಯೆ ಸತ್ರಥದಿ ನಡೆಯದಿಹನೇ (ನವಮೋ. 
೧೮-೩೩). ೨. (ಆಲಂ) ಕಣ್ಣಿದ್ದೂ ಕುರುಡ; ವಿವೇಕವನ್ನು ಕಳೆದು 
ಕೊಂಡವನು : ಅನಿಮಿಷರ ಸಾವಿರವಿಲೋಚನದಮರಪತಿ ಕಂಗುರುಡ 
ನಾದನು ಮದದಲಿನ್ನುಳಿದವರ ಪಾಡೇನು (ನಿಭಾಗ. ೬-೭-೭). 

[ಕಂ (೮ ಕಣ್‌) + ಕುರುಡ] 

ಕೆಂಗುಜುಹು "ಕಣುಗುಜುಹು' ನೋ. 

ಕಂಗೂರಿ "ಕಂಗೋರೆ' ಕೋ. 

ಕಂಗೆಂದಿಬೇರು (ನಾ). ಒಂದು ಬಗೆಯ ಮೂಲಿಕೆ: ಕಂಗೆಂದಿಬೇರು, 
ಗಜ್ಜುಗದ ಬೇರು (ಸಕವೈ. ಪರಿ. ೪೪೧). 

[ಕಂಗೆಂದ್ಕಿ * ಬೇರು (ಆ ಬೇರ್‌)) 

ಕೆಂಗೆಡಿಕೆ (ನಾ). ಗಾಬರಿ; ದಿಗ್ಭ್ರ್ರಾಂತಿ: ಫಲುಗುಣನ ಕಂಗೆಡಿಕೆಯನು 
ಕಂಡಜುಹಲಜಕಿಯದೆ ಗಹನ ಮಾರ್ಗದಲಿ (ತಿಮ್ಮಮ್‌. ೨೨೭೭) ; ಈಗ 
ನಾವಿಹ ಮಡುವಿದೆಂದಿಗೆ ಬತ್ತುವುದು ಕಂಗೆಡಿಕೆಯೇತಕೆ ಮುಂದೆ ಬಂದುದೆ 
ಕಾಬೆನೆಂದೆನುತ (ತಿಮ್ಮಶಾಂ. ೪-೬೯): [ಕಂಗೆಡು (೮ ಕಣ್ಣೆಡು) + -ಇಕೆ] 

ಕಂಗೆಡಿಸು "ಕಣ್ಣೆಡಿಸು' ನೋ. 

ಕಂಗೆಡು "ಕಣ್ಣೆಡು' ನೋ. 

ಕಂಗೇಡು (ನಾ). ೧. ಕಣ್ಣಿನ ಕೇಡು, ಬಾಧೆ. ೨. ಕಂಗೆಡುವಿಕೆ; 
ತೊಂದರೆ: ನರಮೃಗತತಿ ಕಂಗೇಡಿಗೊಳಗಾಗೆ ಬಂದಂ ನೀಡುಂ ನಿಷ್ಮುರ 
ನಿದಾಘ ರಾಜಂ ತೇಜಂ (ಹಮ್ಮಾರ. ೪-೬೫) ; ದೇವನನು ಕಾಡದಿರು 
ಕಂಗೇಡು ಮಾಡದಿರು - ಆಡದಿರು ಕಾಡದಿರು! (ಕ್ರಾಂಡಧ್ವ. ೫೯). 

[ಕಂ (ಆ ಕಣ್‌) + ಕೇಡು] 

ಕಂಗೊಂಗೆ "ಕಂಗುಂಗೆ? ನೋ. 

ಕಂಗೊಗೆ "ಕಂಗುಂಗೆ' ನೋ. 

ಕಂಗೊಳ್‌, ಕಂಗೊಳು (ಕ್ರಿ). ೧. ಕಣ್ಣುತೆರೆದು ನೋಡು : ಕಾಲಂ 
ಕಂಗೊಂಡನೆ ಹರಿ ಮೇಲೊಪ್ಪು ವ ತಲೆಯನಲಸಿ ಕಂಡನೆ (ಹಮ್ಮಾರ. 
೩-೪೪). ಕೆಂಗೊಳು : ೨. ಕಣ್ಣನ್ನು ಸೆಳೆ; ಆಕರ್ಷಿಸು : ಲಲನೆಯ 
ಕೊಳೀ ಚೆಲುವು ವಿದ್ಮಾಕಲೆಯಿದಧಿಕವೆನುತ್ತರಸ ಕಂಗೊಳುತಿರಲು 
ಭೂವರನ ನೋಡುತ ಮುೂರ್ಫ್ಛಿಸಿದಳಾಕೆ (ಸಾಳ್ವಭಾ. ೮-೪೨). 

[ಕಂ (ಆ ಕಣ್‌) + ಕೊಳ್‌] 


ಕಂಗೊಳಿಸು (ಕ್ರಿ). ಕಣ್ಣನ್ನು ಆಕರ್ಸಿಸು; ಅಂದವಾಗು;!| 


ಶೋಭಿಸು : ಕಂಗೊಳಿಪ ಮರಕತದ ಕಳಸಂಗಳ ಜಲಮಂ ಸುರಿದರ್‌ 
(ಕಾದಂಪೂ. ೭೩) ; ಪರಮನೆರ್ದೆ ಕಟ್ಟನೆ ಕರಗಿ ಮೇಣ್‌ ಪ್ರವಾಹಿಸಿತೊ 
ಯೆನೆ ಗಂಗೆ ಕಂಗೊಳಿಸಿತು (ಪದ್ಮರಾ. ೧೩-೩೧); ವಿಹಂಗ ಸಂತೋಷದಿ 
ತಮ್ಮ ಮುಂಗಟ್ಟದ ಮುದ್ದು ಮಜಕಿಗಳ್ಳೆ ಗುಟುಕೀಯೆ ಕಂಗೊಳಿಸಿತು 
ರುಕ್ಮಿಣಿಗೆ (ಮೋಹತ. ೪-೧೯); ಮಿಂಚಿನ ಗೊಂಡಲೆತ್ತಲುಂ ಬಳಸಿ 
ಕಂಗೊಳಿಸುತಿರಲ್‌ (ಜೈಮಿಭಾ. ೫-೧೧). [ಕಂಗೊಳ್‌ + -ಇಸ್ಕು] 


೧೩೨೮ 


8 


0 


13 


25 


43 


ಕಂಚಗಾಕಕಿಕೆ 


ಕೆಂಗೊಳು "ಕಂಗೊಳ್‌' ನೋ. 

ಕಂಗೋರಿ "ಕಂಗೋರೆ' ನೋ. 

ಕಂಗೋರು "ಕಂಗೋರೆ' ನೋ. 

ಕಂಗೋರೆ, ಕಂಗುರಿ, ಕಂಗೂರಿ, ಕಂಗೋರಿ, ಕಂಗೋರು (ನಾ). 
೧. ಕಟ್ಟಡದಲ್ಲಿ, ಗೋಡೆಯಲ್ಲಿ ಮಾಡಿದ "ಕೆತ್ತನೆಯ ಅಥವಾ 
ಬಣ್ಣದ ಅಲಂಕಾರ; ಅಂಚುಕಟ್ಟು; ರೇಖಾವಿನ್ಯಾಸ (8). 
ಕಂಗುರಿ: ೨. ಬಟ್ಟೆಯ ಅಂಚಿನಲ್ಲಿ ಹೆಣೆದ ಕಸೂತಿ; ಅಲಂ 
ಕಾರದ ಹೆಣಿಗೆ: ಕಂಗುರಿ ಚಂದಿರಗಾವಿಯ ಪಟದಿಂ ಮಂಗಳತರ 
ನಂದಿಧ್ವಜ ಚಯದಿಂ (ಹಾಲಾಸ್ಕ. ೨-೮೦). ಕೆಂಗೂರಿ: ೨. ಅವರು 
ಉಪಯೋಗಿಸುವ ತಂಬೂರಿ ವೀಣೆಗಳಿಗೆ ದಂತದ, ಚಿನ್ನ ಬೆಳ್ಳಿಗಳ 
ನಕಾಸಿನ "ಕಂಗೂರಿ' ಕಟ್ಟರಬೇಕು (ಸಾಹಿಜೀ. ೧೦). ಕಂಗೋರಿ : 
೨. (ರೀವ್ಸ್‌). ಕಂಗೋರು : ೨. (ರೀವ್ಸ್‌). 

[4 ಪಾರ. ಕಂಗುರಾ; ಮರಾ. ಕಂಗೂರಾ, ಕಂಗೋರಾ] 

ಕೆಂಗೋಲು (ನಾ). ಕವೆಗೋಲು ; ಆಕೆ ಹಿಟ್ಟಿನ ಕಂಗೋಲಿನಲ್ಲಿ 
ಬೆಕ್ಕಿಗೆ ಬಡಿದಳು (ರೂಢಿ). [€ ಕನೆಗೋಲು?) 

ಕೆಂಚ್ಚೆ "ಕಂಚ್ಕು' ನೋ. 

ಕಂಚ (ನಾ). ಒಬ್ಬಾತನ ಹೆಸರು: ಆತಂಗೆ ನೆಗಳ್ನಿನ್ನನಿನ್ಹಂಗೆ ಸಂದ 
ವಾರ್ಯ್ಯ್ಯಭುಜವೀರ್ಯ್ಯರಪ್ಪ ಕವಿಲಾಸನುಂ ಕೆಂಡನುಂ ಪ್ರವೀತಭಯಂ 
(ಎಇ. 2೧2೦೪11, ೧೫-೧೩ ; 1114); ಹಿತ್ತಿಲಿಗೆ ಗಡಿ ಮೂಡಲು ಆಡು 
ಸಾದನ ಮಗ ಕಂಚನ ಹಿತ್ತಿಲು ಗಡಿ ತೆಂಕಲು ಹರವರಿಯ (ಕಇ, 1, 
೪೧-೪೨; 1417). [1] 

ಕಂಚ (ನಾ). ಸ್ಪರ್ಧೆಯಲ್ಲಿ ಮುಟ್ಟಬೇಕಾದ ಕೊನೆಯ ಮೆಟ್ಟು 
ಗಟ್ಟಿ ; ಗುರಿ: ಜನಸಮೂಹವೂ ಜಯಕಾರ ಹಾಕುತ್ತ ಬಂಡಿಯನ್ನು 
ಹಿಂಬಾಲಿಸಿತು. ನಂದಿ ಕಂಚವನ್ನು ಮುಟ್ಟದ (ಜಿಳುಮ. ೧೮೧). 

[7] 

ಕಂಚಗಾರಬೆಳ್ಗಲಿ "ಕಂಚಗಾಅಬೆಳ್ಗಲಿ* ನೋ. 

ಕೆಂಚಗಾರ್ತಿ (ನಾ). ೧. ಕಂಚುಗಾರನ ಹೆಂಡತಿ. ೨. ಕಂಚುಗಾರರ 
ಹೆಂಗಸು: ಕಂಚಗಾರ್ತಿ, ಗಾಡಿಗಾರ್ತಿ (ಶಮದ. ೨೦೮ ಪ್ರಯೋ). 

[ಕಂಚಗಾಆ (ಆ ಕೆಳಿಡುಗಾಲ) + -ತ್ಮಿ (೮ -ಇತ್ತಿ)] 

ಕಂಚಗಾಅ "ಕಂಚುಗಾಅ' ನೋ. 

ಕಂಚಗಾಅಗಲ್‌ (ನಾ). ಒಂದು ಸ್ಥಳದ ಹೆಸರು: ಕಳ್ಚುಗಾಜಗಲ್ಲೆ 
ಪೊಲ ಎಲ್ಲೆ ಫುಣುಸೆಎ (ಎಇ. ೫11, ೧೬-೪; 735) ;` ಕಡವಿನ ಪುಲ್‌ 
ಪದಿಯೆ ಕಣ್ಚುಗಾಜಗಲ್ಲೆ ಪೊಲ ಎಲ್ಲೆ ಪುಣುಸೆಎ (ಎಕ. 2೮1, ಗುಬ್ಬಿ. 
೬೧-೯೫ ; 812). [ಕಂಚಗಾಅ (ಆ ಕಂಚುಗಾಜ) * ಕಲ್ಮ್‌) 

ಕಂಚಗಾಐಬೆಳ್ಳೆಲಿ, ಕಂಚಗಾರಜೆಳ್ಗಲಿ (ನಾ). ಒಂದು ಊರಿನ 
ಹೆಸರು: ಅಗ್ರಹಾರತಿಳಕಂ ಸೊಗಯಿಪ್ಪುದು ಕಂಚಗಾಜಬೆಳ್ಗಲಿ (ಎಕ. 
೪111, ಸಾಗರ. ೧೦೯೯-೨೨; 1042). ಕೆಂಚಗಾರೆಬೆಳ್ಗೆಲಿ : ಅಗ್ರಹಾರಂ 
ಕಣ್ಣುಗಾರಬೆಳ್ಳಲಿಯ ಪೂರ್ವ್ವ೯ದೆ ಸ್ಥಾನಮಾನ್ಯಂ (ಸೌಇಇ. 1x-, 
೬೪-೫; 981). [ಕಂಚಗಾಜ (ಆ ಕಂಚುಗಾಜ) * ಬೆಳ್ಗಲಿ) 

ಕಂಚಣಾಅವಸರ (ನಾ). ೧. ಕಂಚುಗಾರನ ಅಂಗಡಿ. ೨. ಕಂಚು 
ಗಾರರ ಅಂಗಡಿ ಸಾಲು: ಪುರದೊಳ್‌ ಬಂದಿರ್ದ ತಾರಾಗಣಂಗಳಿವೆಂ 
ಬಂತಿರೆ ಕೆಂಡಗಾಅವಸರಂ ಮಾಲ್ಕುಂ ಮನೋರಾಗಮಂ (ಜಗವಿ. 
೯-೧೧೦). [ಕಂಚಗಾಣ (೮. ಕಂಚುಗಾಜ) + ಪಸರ] 

ಕಂಚಗಾಜಕಿಕೆ (ನಾ). ಕಂಚುಗಾರನ ವೃತ್ತಿ, ಉದ್ಯೋಗ: 
ಆಟಕಾಣಕಕೆ, ಓಲೆಕಾಣಿಕೆ, ಕಂಚಗಾಜಕಿಕೆ, ಬಳೆ ಗಾಜಕಿಕೆ (ಶಬ್ದಾನು. 

[ಕಂಚಗಾಜ (೮ ಕಂಚುಗಾಜ)* -ಇಕೆ] 


೪೩೧ ವ್ಯಾಖ್ಯಾ). 


ಕಂಚಡಿ 


ಕಂಚಡಿ (ನಾ). ಕಚ್ಚುಟ; ಕೌಪೀನ: ಕಾಶಿ ಕಂಚಡಿಯೇಕೆ ಆಸುರದ | 


ಜಡೆಯೇಕೆ ಕೇಶವನು ಕಿತ್ತಿಕೊಳಲೇಕೆ ತ್ರೈಮಲದ ಆಶೆ ಬಿಡದನಕ 
(ಸರ್ವಜ್ಞ. ೫೭೩). [ಆ ಕಚ್ಚುಟ] 

ಕಂಚಯೆ "ಕಂಚಯ್ಯ' ನೋ. 

ಕಂಚಯ್ಯ ಕಂಚಯ (ನಾ). ಒಬ್ಬಾ ತನ ಹೆಸರು: ಶ್ರೀ ಕಣ್ಟಾಯ್ಕ 
(ಎಕ. 11, ೪೩೦; 1000). ಕಂಚೆಯ ತಿಳಿವಳ್ಳಿ ಜಟ. ವಸೆಟ್ಟ ಕಂಚ 
ಯನ ಮಲ್ಲಿಸೆಟ್ಟ ದೋಣಿಯಾಕಿಸೆಟ್ಟಿ (ಕಇ. 1, ೧೯-೧೨; ೫.1 

[ಕಂಚ + ಅಯ್ಯ] 
ಕಂಚರ (ನಾ). ನೀರಿನಲ್ಲಿ ಚಲಿಸುವಂತಹದು ; ಜಲಚರ. 
[ಸಂ.] 

ಕೆಂಚೆರಸ (ನಾ). ಒಬ್ಬಾ ತನ ಹೆಸರು: ಶ್ರೀಮತ್‌. ಕ೦ಚರಸರ್‌ 
ಸೈಗೊಟ್ಟ ಗಂಗನಿಂ ನ ಧರ್ಮಮಂ ಸಮುದ್ಧ ರಿಸಿದಂ (ಇಳ. ೫111, 

11ನೆಯ ಶತ). [ಕಂಡ್ಯ + ಆರಸ್ಸ] 

ಕರಚಲದೇವಿ (ನಾ). ಒಬ್ಬಾಕೆಯ ಹೆಸರು: ನನ್ನಿಯ ಗಂಗಡೇವನುಂ 
ಪಟ್ಟಮಹಾದೇಪಿ ಕಂಚಲಡೇಪಿಯರುಂ (ಎಕ. ೪11, ಶಿವಮೊ. ೪೯೨; 
1122). [ಕಂಚಲ್ಯ + ದೇವಿ] 


೩೧೨-೨೬ ; 


೧೩೨೯ 


ಕಂಚಲು (ನಾ). ಕರುವನ್ನು ಕಟ್ಟುವ ಸ್ಥಳ: ಕೊಳುಂಬನು ಕಂಚಲಿ [ 


ನಿಂದ ಕರುವನ್ನು ಬಿಟ್ಟಿ (ಧೂಮಮ. ೩೦). [2] 
ಕೆಂಚವಡ್ಡ (ನಾ). ಒಂದು ಸ್ಥಳದ ಹೆಸರು: ಗಾಉಮಾರರ ಚಉಡಣನ 
ಯ್ಕಿನ್ತೆಂಕಣ ಕಂಚವಡ್ಡದ ಮೇರೆ (ಸೌಇಇ. 20:11, ೧೭೪-೨೯ ; 1124). 
[ಕಂಚ್ಯ +2] 
ಕಂಚವಾಳೆ "ಕಂಚುವಾಳ' ನೋ. 
ಕಂಚಳವಾಜಕೆ (ನಾ). ಒಂದು ಜಾತಿಯ ಬಾಳೆ: ಕಾಯ್‌ ಪೇಜಕಿದ 
ತೆಂಗು ತೋರೆ ಗೊನೆವೇಜಕಿದ ಕಂಚಳವಾಟಕ ತೋರವಣ್ಣೇಜತದ ಬಳ್ಳೆ 
(ಅನಂಪು. ೧-೭೮). (ಕಂಚಳ? 4 ಬಾಜಕಿ] 
ಕೆಂಚಳಿಗೆ (ನಾ). ಕಂಚಿನ ತಾಳ: ಕಂಚಳಿಗೆಯ ಸೋಂಕಿನಿಂ ಯೇಕ 
ದ್ವಿತಿ ಚತುಸ್ಸರ ಪಂಚಸರಗಳೂ (ಪೂಜ್ಯಚ. ೪-೮೭). 
[ಎ ಸಂ.* ಕಾಂಸ್ಕೃತಾಲಿಕಾ) 
ಕಂಚಾ (ನಾ). ಗಜುಗದ ಬೀಜ, ಕಲ್ಲು, ಅರಗು ಮೊದಲಾದವು 
ಗಳಿಂದ ಮಾಡಿದ ಗೋಲಿ, - ಗುಂಡು; ಆಟದ ಗೋಲಿ (9). 
[?) 
ಕೆಂಚಾಲ "ಕಂಚುವಾಳ' ನೋ. 
ಕಂಚಾಳೆ "ಕಂಚುವಾಳ' ನೋ. 
ಕಂಚಿ, (ನಾ). ಈಳೆ ಜಾತಿಗೆ ಸೇರಿದ ಒಂದು ಹುಳಿ ಹಣ್ಣು, ಮರ; 
ಹೇರೀಳೆ; «ಹೇರೀಳಯೆನೆ ಕಂಚಿ? (ಮಂಗರಾ. ೩೪-೧೦) ; ಮಾದಲ 
ನಿಂಬೆ ದೊಡ್ಡಿಲೆ ಕಂಚಿ ಕಿತ್ತೀಳೆ ಸ್ವಾದು ಖರ್ಜೂರೆ ದ್ರಾಕ್ಷೆಗಳು(ಮೋಹತ. 
ಕಂಚಿಯಾಲದ ಗಡಣಂ ,ಕೊಸಗಿಜೆ ಬಸಿ ಹುಲಗಿಲ್‌ 
ಗೊರವಿ (ಹಮ್ಮಾರ. 9-೬೮); ಕಂಚಿಯ ಫಲ ಲೇಸು ಮಿಂಚು ಮುಗಿಲಿಗೆ 
ಲೇಸು (ಸರ್ವಜ್ಞ. ೧೧೩೮) ; ಕಂಚಿಹಣ್ಮು ಕಹಿಯೆಂದ ಲಿಂಬೆಹಣ್ಣು 
ಹುಳಿಯೆಂದ (ಹಳ್ಳಿಯ. ೧೦೮). 
ಕಂಚಿಕಾಯಿ, ಕಂಚೀಕಾಯಿ - ಕಂಚಿಮರದ ಕಾಯಿ : ಮಾವಿನ 
ಕಾಯ್ಕಿ. ಕವಳೀಕಾಯಿ, ಕಂಚಿಕಾಯಿಗಳ ಉಪ್ಪಿನಕಾಯಿಗಳು ನೋಡು 
ವವರ ಮನಸ್ಸನ್ನಾಕರ್ಷಿಸುತ್ತಿದ್ದವು (ಪುಣ್ಯತಿ. ೬); ಕಂಚೀಕಾಯಿ 
ಮುಂತಾದವುಗಳ ಚಟ್ಟಿಯು ಗ್ರಾಹಕ (ಅಷ್ಟಾಂಗ. ೧೪೧) ; ಸಕ್ಕೆರಿಗಂಚಿ 
ಕಂಚೀಕಾಯಿ ಎಂಬ ಹೆಸರುಗಳಿನೆ (ಕೃಷಿಪ್ರ. ೧೩೮). 
[ಆ ಕಂಚೀಳಿ) 


೨೪-೫೨); 


ಕಂಚಿನೊಗ್ಗೆ 


ಕಂಚಿ (ನಾ). (ಕರಾ) ಹುಲ್ಬುಚಪ್ಪರದ ಕೆಳಭಾಗದ ಅಂಚು; 
ಸೂರು : ಕಂಚಿನೀರು ಇಳಿಯಲಿಲ್ಲ ಕೊಡನೀರು ಎಲ್ಲಿಂದ ಬರಬೇಕು? 
(ರೂಢಿ). [1] 

ಕಂಚ್ಕೆ (ನಾ). (ಕರಾ) ಕಂಚಿನ ಗಿಂಡಿ: ನೀರನ್ನು ಕಂಚಿನಲ್ಲಿ ತೆಗೆದು 
ಕೊಂಡು ಬ್ಲಾ (ರೂಢಿ). `[?] 

ಕಂಚಿ, (ನಾ). ೧. ಕಂಚೀಪಟ್ಟಣ; `ಕಾಂಚೀಪುರ: ಕಇಸ್ಟ್ರಿಯಾನ್‌ 
ಕೊಣ್ಣು (ಎಇ. 111, ೩೬೦-೩; 740); ಕಸ್ಚಿ ಯನ್‌ 'ಕ್ಕೊಳ್ಳನ್ನು 
(ಮೈ ಆರಿ. ೧೯೩೯, ೨೩-೨; 740); ಕಂಚಿಯೊಳು ಸಿರಿಯಾಳನೆಂಬನು 
(ಬಸಪು. ೨೪-೩). ೨. ಡಾಬು; ಒಡ್ಯಾಣ : “ಕಂಚಿ - ಕಾಂಚೀ ಎ 
ಒಡ್ಮಾಣ (ಶದ್ಭಳೋ. ೫). [೮ ಸಂ. ಕಾಂಚೀ) 

ಕಂಚಿ (ಹಾ). ೧. ಸ್ಥಾನ (7): ಎದುರಿಗಿದ್ದದ್ದೆಲ್ಲ ಅದಲು ಬದಲು 
ಕಂಚೀಬದಲು ಹುಡುಕುತಿದ್ದೆ ೇನೆ. ಕಣ್ಮುಚ್ಚಿ : ಇವರ ಬಿಟ್ಟ ವರಾರು'? 
(ನೆಲಮು. ೩೨). ೨. “ಹೋಳು; ಭಾಗ; ಗುಂಪು ೫ (ಆಾಸಕೋ, ೩೨). 

(1) 

ಕಂಚಿಅಬ್ಬೆ "ಕಂಚಿಯಬ್ಬೆ' ನೋ. 

ಕಂಚಿಕ (ಕಾ). ಒಂದು ಬಗೆಯ ಸವುಟು : *ಕಂಚಿಕಮೆನಲ್‌ ಸಾಟಿ 
ನಿಕ್ಕುಂ ? (ಮಂಗರಾ. ೬೧-೧೮). [< ಕಜಕ] 

ಕಂಚಿಕುಳ್ಳಿ (ನಾ). : ಒಂದು ಸ್ಥ ಳದ ಹೆಸರು : ,ಕವುಳಸ್ಲೆಯಾರುಂ 
ಕಣಕ ಕುಳ್ಳಿ ಯಂ ಪಾಣಿದರುಂ "ಕ್ಕ ಶಾಲೆಯರಾ ಪುಲಿಯಣ್ಣ ೦ಗಳು 
ಎರೆಕಾಡನಳದೊರ್‌ (ಸೌಇಇ. 1x-, ೪೬-೧೪ ; ೨ನೆಯ ಶತ). [?) 

ಕಂಚಿಕೆ (ನಾ). ಗುಳ್ಳೆ; ಬೊಬ್ಬೆ: ಮೊಲೆವಾಶೊಳ್‌ ಬಸಿರಿಯ ತಳಿರೆಲೆಯಂ 
ಕಜತಕೆಯಂಮನಕ್ಕೆಯಲ್ಲದೊಡೆ ಶಮಾದಲನನಜದುಗೃದಿಂದರೆದು ಲೇಪ 
ನಂಗೆಯ್ಕೆ ಉರಿವ ಕಂಚಿ(ಚು)ಕೆ ಕಿಡುಗುಂ (ಲೋಕೋಪ: ೯-೧೬೨). 

[ಸಂ: ಕಂಚಿಕಾ] 

ಕಂಚಿಗೆ (ನಾ). ೧. “ಅಸುರ” (ಡತುಫ. 8.1, ೨೭).೨.(ದೇವಾಲಯದ 
ಸೇವಕರಲ್ಲಿ) ಒಂದು ವರ್ಗದ ಹೆಸರು: ಮಾರ್ತಾಂಡ ದೇವರದೇಗು 
ಲದ ಕುಂಬಾರ ವೆಸನ ಹಡಿ :ಸಲಿಸುವ ಕಂಚಿಗಂಗೆ (ಎಕ. 1111, ಸಾಗರ, 
೧೦೯-೬೫ ; 1079). 1) 

ಕಂಚಿತೋರಣ (ನಾ). ಕಂಚಿನ ತ್ಯೋರಣ: ಹೆಚ್ಚಿನ ಕೊಡದವಳು ಕಂಚಿ 
ತೋರಣ ಕಟ್ಟ ರಚ್ಚಿಗೆ ಬರಲು ನಾಲ್ವರ ಮುಂದಕೆ ಉಚ್ಚರಿಸಲೊಶವಲ್ಲ 
ಕೇಳು ಸಜ್ಜನ ಸೊಲ್ಲ (ಪುರಂದ. ೧-೩೭-೩). [ ಸಂ.* ಕಾಂಸ್ಕೃತೋರಣ] 

ಕಂಚಿನಮರಲು (ನಾ). ಒಂದು ಜಾತಿಯ ಮಾನು (ಗ): ಕರೀ 
ಮಾನು, ಗಿಡಪಕ್ಕೆ, ಕೊರವ ... ಹುರವಿನ ಮರಳು, ಕಂಚಿನಮರೆಲು;: 
ಬಿಳೀಕೊರವೃ ಮರಕೊರವ, ಚಕ ಬೇಲಿಕೊರವ (ನಮ್ಮನು. ೨೪೦). 

ಟಿ 
ಕಂಚಿನಿ (ನಾ). ನರ್ತಕಿ; ಕುಣಿತದವಳು (8). 
[< ಸಂ. ಕಂಜನೀ. / ಮರಾ, ಕಂಚನೀ] 

ಕಂಚಿನಿಂಬೆ (ನಾ). ಈಳೆ ಜಾತಿಗೆ ಸೇರಿದ ಒಂದು ಹುಳಿ ಹಣ್ಣು, 
ಮರ: *ಜಟಲ॥ - ಕಂಚಿನಿಂಬೆ, ಹೇರೀಳೆ? (ಓಷಧಿ. ೯); ನಿಂಬೆ 
ಕಿತ್ತೀಳೆ ನಾರಂಗ ಹೇರೀಳೆ ಕೆಂಚಿನಿಂಬೆ (ಪಾಕಾಂ. ಬಿ]ಯ ಕಾಯ ಕುಸುರೆ 
ಗಳನಾ ರಸವೊಡೆಯದಂತೆ ಹುಳಿದೆಗೆದು ಬಟ್ಟವಾಲೊಳಗೆ ಪಾಯಸ 
ಮಾಳ್ಬುದು (ಸೂಪಕಾ. '೩-೧೦). [ಕಂಚ,+ ನಿಂಬೆ) 


ಸಂಚಿಮೇಕೆ (ನಾ). ೧. ಬಿಳಿ ಬಣ್ಣದ ಗಿಡ್ಡ ಮೇಕೆ (8). ೨. ದೊಡ್ಡ 


ಕೆಚ್ಚಲುಳ್ಳ ಮೇಕೆ. [+ ತೆಲು. ಕಂಚಿಮೇಕ] 
ಕಂಚಿಮೊಗ್ಗೆ (ನಾ). ಒಂದು ಸಸ್ಯ ವಿಶೇಷ : ಮಸ್ಸಿವಾಲ, ಮಸ್ಸಿನಾರ್ಕ 
ಕಂಚಿಮೊಗ್ಗೆ (ಮೈಔಗಿ. ೫೩-೧೦೬೧).' (2) 


ಕಂಚಿಯಬ್ಬೆ 


ಕಂಚಿಯಬ್ಬೆ,.ಕಂಚಿಅಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕಾಮಿನಿ 
ಕಂಚಿಯಬ್ಬೆಗಂ ಪುಟ್ಟದೆಳಆಿವಭಿಮಾನಂ (ಎಕ. 1%, ಚನ್ನಪ. ೧೪೧-೨ ; 
9007). ಕಂಚಿಅಬ್ಬೆ: ದುಗ್ಗಮಾರೆಜಕಿ ಅಪ್ಪೋ ಕುವಳಾಲನಾಡು 
ಮೂನೂಜುಂ ತಾಯ ಅವರಾ ಮಹಾದೇವಿ ಕುಸ್ತಿ 
ಅಬ್ಬೆ ಆಗಳಿ ಆಳೆ (ಎಕ. ೫, ಮುಳಬಾ. ೮೦-೫; 767). 

[ಕಂಚಿ + ಅಬ್ಬೆ, 

ಕಂಚಿವಡ್ಡ (ನಾ). ಒಂದು ಸ್ಥಳದ ಹೆಸರು (?): ಮೂಡಣ ಕಂಚಿ 
ವಡ್ಡದಿಂ ಬಡಗಲುಂ ಕೆಜಕಿಯ ಬರ್ಚ್ಚಲಿಂದ ಮೂಡೆಲುಂ (ಎಕ. 111, 
ಶಿಕಾರಿ. ೧೫೧-೫೯ ; 1047) ; ಜಾಲಿಯ ಕೆಆಕಿಯಿಂ ಪಡುವಣ ಪತ್ತು[ಗೆ] 
ಯೊಳು ಕಂಚಿವಡ್ಡಮಾಗಿ ಬಡ ಗಲು ಹರಳ ಮತ್ತರೊಂದು (ಕಜ. 1, 
೨೪-೪೫; 1146), . 


(1) 
ಕೆಂಚಿವಾಳೆ "ಕಂಚುವಾಳ' ನೋ. 
ಕಂಚಿಹಸು (ನಾ). ಉತ್ತಮ ಜಾತಿಯ ಗಿಡ್ಡ ಹಸು (8). 
[ಕಂಚೈ+ ಹಸು (ಆ ಪಸ್ಕು)] 
ಕಂಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು. 
[ಕಂಟ್ಯಿ* ಹುಲ್ಲು (ಆ ಪುಲ್‌)] 

ಕಂಚೀಳೆ (ನಾ). ಕಂಚಿನಿಂಬೆ: ಪೇರೀಳೆಯ ನಾರಂಗದ ಕಂಚೀೀಳೆಯ 
ತನಿವಣ್ಣನಿಕ್ಕೆ-ಮೆಲ್ಡು (ಧರ್ಮಾಮೃ. ೧-೧೫೧) ; ಬಾಲೆಯ ಖರ್ಜೂರದ 
ಕಿತ್ತೀಟಕೆ£ಳೆ3ಯ ಕರ್ಮ ರದ ಮಾವಿನರನೇಆಲ ಕಂಚೀಟ್‌ £93 ಯ 
ಪಲಸಿನ ಮರದಿಂ (ಕಾಖ್ಯಾವ: ೨೩೦); ಮಾದುಫಲಮಾಳೆ ಬೆಡಂಗೆನಿಸಿರ್ದ್ದ 
ಮಾವು ಕಂಚೀಳೆ ಕವುಂಗು ತೆಂಗು ಪಲಸುರ್ಜ್ಬಿದ ಕರ್ಜ್ಬಿನ ತೋಂಟಂ 
(ಸೌಇಇ. IX-i, ೨೪೯-೨೩೬ 1147). (ಕಂಚಿ ಈಳಿ] 

ಕಂಚು, ಕಂಚ (ನಾ). ೧. ತಾಮ್ರವೂ ತವರವೂ ಸೇರಿ ಆದ ಮಿಶ್ರ 
ರೋಹಿ: *ಕಂಚೆನಲ್‌ ಕಾಂಸ್ಕಂ? (ಕಶರ. ೧೨೦) ; ಪೊಟಲೊಳಗೊಪ್ಪೆ 
ಕನ್ನಡಿಯ ಕಂಚಿನ ತೋ`ರಣದೊ ಳಿ ಗಳ (ಪಂಪಭಾ. ೩-೭೪); 
ಸೋರೆಯ ಬಟ್ಟಿಲಂ ನಂಬಿ ಕಂಚಿನ ಬಟ್ಟಿ ಲನೊಡೆವ ಗೊರನನುಮಂ 
(ಧಮಾ ಮೃ. ೮-೫೧); ಕಂಚಿನಿಂದೆ MERE ಸಮೆದ ಕಲಶ್ಫೂಗ 
ಳೊಳ್‌ (ಅರ: ೬-೨೧); ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ ಮಿಕ್ಲಿಡ 
ಬೇಕೆಂದು ಬಲುಜ್ಮೋತಿಗಳನು ಕಾ ೨. ಕಂಚೆನ 
ತಟ್ಟಿ,--ಹರಿವಾಣ : ಕುಳ್ಳಿರಿಸಿ ಕಂಚನಿಟ್ಟು ಬಿಸಿಯಂಬಲಿಯಂ ಬಡ್ಡಿಸಿ 
ದೊಡೆ (ವಡ್ಡಾ ರಾ. ೧೮೮-೧೪) ; ಎನ್ನ ಹೆಣನ ಮೇಲೆ ಕಂಚಿಟ್ಟುಂಡರೆಯೂ 
ಮಾಹೆ (ಬಸವ. ೬೯೨); ಕಜು ತಡೆದತ್ತು ಕಂಚನುಣಲೂಮನೆಯೊಕೆ 
ಗಳುಯ್ದ ರಕ್ಕೆ (ಸೂಕ್ತಿಸು. ೮-೧೩೪). ಕೆಂಚ್ಚೆ : ಕಂಚಗಾಅ' ಪರಾ. 

ಕಂಚಿನಕಂಠ - (ಆಲಂ) ಗಡುಸಾದ ಧ್ವನಿ; ಸ್ಪಷ್ಟವಾದ 

ಧ್ವನಿ: ಆ ದಾಸರದು ಕಂಚಿನಕೆಂಠ (ರೂಢಿ). ಕಂಚಿನನಾಣ್ಯ - 
ಕಂಚಿನಿಂದ ಮಾಡಿದ ನಾಣ್ಯ (ಪಾರಿನಿ. ೧೭). ಕಂಚಿನಹಾನೆ - ತುಳು 
ವರ ಶಾಸನಗಳಲ್ಲಿ ಬರುವ ನಾಣ್ಯ: ಹಾನೆ, ನಾಡಪಾನೆ, ಕಂಚಿನಹಾನೆ, 
ಮೂಡೆ (ತುಳುನಾ. ೨೭೧). [< ಸಂ. ಕಾಂಸ್ಕೃ] 

ಕಂಚ್ಕು (ನಾ). -ಕಂಚುಕ ೧: ಮನದೊಳಗೊಸಗೆಯಂ ಶರೀರದೊಳೆತ್ತಂ 
ರೋಮಾಂಚಕಂಚುವಂ[ಪಾ ಕಾ ೦. ಕಂ] ಮದಿರಾಮದವಾಗಿಸೆ ತೆಗಟ್ಟ 
ನಾಕೆಯ ನುಡಿಯೊಳ್‌ (ಕವಿರಾ. ೩-೯). [ಲ ಸಂ. ಕಂಚುಕ) 

ಕಂಚುಕ (ನಾ). ೧. ಕುಪ್ಪಸ; ರವಕೆ: ಪೊಸನೇತ್ರದ ಚಂಚತ್ಕಂಚುಕ 
ಮನಿಳಾವಿಳಸತ್ಯಾಮಿನಿ ತೊಟ್ಟ ಪೋಲ್ವೆಯಂ ಪುಟ್ಟಸುಗುಂ (ಶಾಂತಿ. 
೧-೬೦) ; ಪೊಸಸೀರೆಯಂ ನಿಜಾವಿಡಿದುಟ್ಟು ಕಂಚುಕಮ ಂ ಬಿಗಿದು 
(ರಾಮಾಶ್ವ. ೧೨೪-೩). ೨. ಉದ್ದವಾದ ನಿಲುವಂಗಿ: ಮುಸುಕಿದ 


ಮೆಯ್ಕಿಂ ಗುಲ್ಳಾವಸಕ್ತ ಮೆನಿಸಿರ್ದ ರಕ್ತನವಕಂಚುಕದಿಂ(ಕಾದಂಪೂ.೩೯); 


೧೩೩೦ 


15 


50 


ಕಂಚುಗನ್ನಡಿ 


ಲಂಬ ಕೂರ್ಚಕಲಾಪಂ ಸಿತಕಂಚುಕಂ ತ್ವರಿತದಿಂ ಬಂದಂ ಪ್ರತೀ 
ಹಾರಕಂ (ಪಂರಾಮಾ. ೨-೨); ಅವನ ಚರ್ಮದ ಕಂಚುಕವನ್ನು 3೫ 
ಯಿಸಿ, ಒಳಗೋಣೆಗೆ ಹೋದನು (ಪುನರು. ೫೧೦). ೩. ಹಾವಿನ ಪರೆ; 
ನಿರ್ಮೋಕ. "ಕಂಚುಕಗಳೆ? ಪರಾ. [ಸೆಂ.] 
ಕಂಚುಕಗಳಿ (ಕ್ರಿ). ಪರೆ ಬಿಚ್ಚು; ಪರೆಯನ್ನು ಕಳೆದುಕೊಳ್ಳು : 
ಬಳಿಕಲೇವೊಗಳುವೆನು ಕಂಚುಕಗಳೆದ ಕಾಳೋರಗನ ಖಾತಿಯ ಕಳಕಳಕೆ 
ಮಿಗಲುಗಿದನೊಟಕೆಯಿಂದುಗ್ರ ಖಂಡೆಯವ (ತೊರರಾ. ೩-೬-೪೧). 
[ಕಂಚುಕ + ಕಳ್ಳೆ] 
ಕಂಚುಕದಳೆ (ಕ್ರಿ). ಕವಚವನ್ನು ತೊಡು: ತರಿಸಿದ ಬಾಣ ತೂಣೀರ 
ಕಾರ್ಮುಕವ ನೇವರಿಸಿದಕಂಚುಕದಳೆದ ಧರಿಸಿದ ಶಂಖಚಕ್ರವನಾಕ್ಷಣದಲ್ಲಿ 
ಸ್ಮರಿಸಿದ ವಿಹಗೇಶ್ವರನ (ಮೋಹತ. ೩೬-೨೮). 
[ಕಂಚುಕ ತಳ್ಕೆ] 
ಕಂಚುಕೆದೋಷ (ನಾ). ಕಂಚುಕ ಎಂಬ ರೋಗ (?): ಕಸಮಹಾ 
ತ್ಮ್ಯನ ಕೇಳಿ ಪಡೆಯಲಾ ಲವಲವಿಕೆಯಲಾ ಕಂಚುಕದೋಷವ ಹಸನಾ 
ದೌಷಧದಿಂ ಕಳೆಯದೆ ತದ್ರಸ ಸಂಸ್ಕಾರವಿಶುದ್ಧಿಗೆ ಬೀಜವೆನಿಸುವ ಶುಭ 
ಪ್ರಭೆಯಂ ಕಾಣದೆ (ಭಕ್ತಿಸ. ೪-೯೨). (ಕಂಚುಕ? + ದೋಷ] 
ಕೆಂಚುಕಾಂಗ (ನಾ). ಒಂದು ಬಗೆಯ ಕಂಚುಕ: ಬಳಸು -ಭ್ರಮಣ್ಯ, 
ಕಂಚುಕಾಂಗಯೋಃ (ಯುದ್ಧ ಕವಚ)” (ಶಮಧಾ). 
[ಕಂಚುಕ-- ಅಂಗ್ಲ] 
ಕಂಚುಕ; (ನಾ). ಗುಳ್ಳೆ; ಬೊಬ್ಬೆ : ಕೆಜಕು ತುಜಕಿಗೆ (ಖ)ಜ್ವಿ ಕಂಚುಕಿ 
ಕುರುವಂಬಳು (ಅಶ್ವಶಾ. ೧೨-೧). [ಆ ಕಂಚಿಕೆ] 
ಕಂಚುಕ್ಕಿ (ಗು). .೧. ಕಂಚುಕವನ್ನು ತೊಟ್ಟುಕೊಂಡ. (ನಾ). 
೨. ಅಂತಃಪುರದ ಅಧಿಕಾರಿ; ರಾಣಿವಾಸದ ಪಾರುಪತ್ಯುಗಾರ : 
ಧವಳ ಕಂಚುಕಾವಚ್ಛನ್ನ ವೃದ್ಧಕಂಚುಕೀಜನ ಪರಿವೃತೆಯುಂ (ಅಜಿಫು. 
೩-೧೩ ವ); ವೃಜ್ಞಕಂಚುಕಿ ಸಹಿತಂ ಪುರಪುರಂಧ್ರಿಯರುಂ . .. ನಿಂದು 
(ಪುಸ್ಪಪು.: ೮-೬೨ ವ); ಅಭಿನವ ರವದ ಕಂಟುಕಿಗಳ ಘಡಾವಣೆಗಳಲಿ 
ರಾಜಾವಳಿ ಶಿರೋಮಣಿ ಹೊಕ್ಕನನುಪಮ ರಾಜಮಂದಿರವ' (ತೊರರಾ. 
೧-೭-೬೨); ಮುದಿಕಂಚಡುಕಿಯೊಬ್ಬನು ... ಮುಂದೆ ಮುಂದೆ ಹೋದನು 
(ಸವತಿ. ೭೨).೩. ದ್ವಾ ರಪ್ಪಾಲಕ. ೪, ಹಾವು! ಸರ್ಪ. ೫. ಕುಪ್ಪಸ: 
ಮಡದಿಯರಿಗೆ ನಾನು ರಾ ಕೆಂಚುಕಿಯ ವುಡಿಸುವೆ ಪೀತಾಂಬರವ 
(ಹಮಚ. ೧೦೩). [« ಸಂ. ಕೆಂಚುಕಿನ್‌] 
ಕಂಚುಕಿತ (ಗು).೧. ಕಂಚುಕವನ್ನು ತೊಟ್ಟುಕೊಂಡ: ರೋಮಾಂಚ 
ಕಂಚುಕಿತಾಂಗ ಸಂಗದಲಿ (ಬಸಪು. ೨-೨೨); ವಿಶ್ವದ ಚರಾಚರಂ 
ಕೋಮಾಂಚೆ ಕಂಚುಕಿತಗಾತ್ರಮಪ್ಪಂತೆ (ಶ್ರೀರಾಮಾ. ೮೪-೧೬೬). 
೨..(ಆಲಂ) ಆವರಿಸಿಕೊಂಡ: ಚತುರವಚನ ರೆಚನಾ ಪ್ರಪಂಚಕಂಚು 
ಕಿತ ರೋಮಾಂಚ ಚುಂಚುಸಭಾಜನ ಶರೀರನುಮಪ್ಪ 'ನೂತಮುಖ್ಯನ 
ನಟ್ಟ (ಶಾಂತಿಪು. ೨-೫೧ ವ). [Ro] 
ಕಂಚುಕೀಂದ್ರ (ನಾ). ಹಾವುಗಳ ರಾಜ; ಆದಿಶೇಷ: ಗರುಡ 
ಚಂಚುವಂ ಕಂಡ ಕಂಚುಕೀಂದ್ರನಂತೆಯುಂ ಭಯಂಗೊಂಡು (ಪುಷ್ಪಘು. 
೧೩-೨೬ ವ). [ಕಂಚುಕ್ಕಿ + ಇಂದ್ರ] 
ಕೆಂಚುಕೆ (ನಾ). - ಕಂಚುಕ ೧: ಅವರವರ ದಿವೃದುಕೊಲ ಕಂಚುಳೆ 
ಗಳನು ಸವಿನಯದಿ ನಿರಿಯ ಪಸರಿಸಿಯುಟ್ಟು (ನವಮೊ . 
(ಸಂ. ಕಂಚುಕ] 
ಕಂಚುಗನ್ನಡಿ (ನಾ). ಕಂಚಿನ ಕನ್ನಡಿ: ಕುಂಚದ ಕಂಚುಗನ್ನಡಿಯ 
ಬಿಜ್ಜಣಿಗೆಯ ದೇವಾಂಗನೆಯರ ಗೊಂದಣಂ (ರಾಮಾಶ್ವ. ೭೬-೨೯). 
[ಕಂಡ್ಕು 3 ಕನ್ನಡಿ] 


೧0-೬೬). 


Vol-2-1A 


ಕಂಚುಗರ್ಚು 


೧೩೩೧ 


ಕಂಚುಳಿಕೆ 


ಕಂಚುಗರ್ಚು(ಕ್ರಿ).(ಕಂಚಿನ) ತಟ್ಟಿ ಹಾಗೂ ಪಾತ್ರೆಗಳನ್ನು ತೊಳೆ: | | ಕಂಚುಮಿಂಚಾಗು '(ಕ್ರಿ).- ಮಿಂಚಿನಂತೆ ಹೊಳೆದು ಮಾಯವಾಗು : 


ಎಸರಫಿಡುವಕ್ಕಿ ಗರ್ಚುವ ಬೆಸನಂ ಕೆಯ್ಲೆಟಿವ ಕಂಚುಗರ್ಚುವ ಬೆಸನಂ 
ಬೆಸನಲ್ಲಡೆ ಮತ್ಸ್ಯನ ಬಾಣಸಿಗಂಗಾರಿತ್ತರೆಲವೊ ನಿನಗೀ ಬೆಸನಂ 
(ಗದಾಯು. ೭-೩೭). [ಕಂಚ್ಕು + ಕರ್ಚು (ಅ ಕಟ್ಟು)] 

ಕಂಚುಗಾರ "ಕಂಚುಗಾಅ' ನೋ. 

ಕಂಚುಗಾರಗತ್ತಿ (ನಾ). ಒಂದು ಬಗೆಯ ಕತ್ತಿಯ ವರಸೆ ಭಂಗಿ: 
ಪಾಠಗಳ ತುದಿಗಳಿಂದ ನಿಂತು ದೇಹದ ಯಡಬಲದಲ್ಲಿ ತಿರಿಗಿಸುವದೂ 
ಯಿದು ಕಂಚುಗಾರಗತ್ತಿಯೆಂದೂ ಸಮ್ಮತವೂ (ಖಡ್ಗಟೇ. ೪-೪೨). 

[ಕಂಚುಗಾರ್ಕ 4 ಕೆತ್ತಿ] 

ಕಂಚುಗಾಜಿ, ಕಂಚಗಾಜ, ಕಂಚುಗಾರ (ನಾ). ಕಂಚು, ಹಿತ್ತಾಳೆ 
ಮೊದಲಾದ ಲೋಹದ ಕೆಲಸ ಮಾಡುವವನು : “ಲೋಹಕಾರ 
ನೆನಲ್‌ ಕೆಂಚು [ಪಾಠಾಂ.. ಚ]ಗಾಜನದಕ್ಕು? (ಮಂಗರಾ. ೧೧೧-೧); [... 
ಕೆಂಚುಗಾಅ೦* ಮಿಂಚುಗಂಡ ಶಿಶುನಿನಂತಂಜೆ] (ಧರ್ಮಾಮೃ. ೨-೬೯); 
ನಿರ್ಮಳ ಪಾತ್ರೋತ್ಕರದಿಂದಂ ತೊಳತೊಳಗುತ್ತಿರ್ಪ ಕಂಚುಗಾಜರ 
ಪಸರಂ (ಗಿರಿಕ. ೨-೯೨); ತಾವರೆಗಳೆಲೆಯನಾಂತ ಕೊಳಂಗಳ ಪಸರಿಸಿದ 
ಕಂಚುಗಾಜರ ಪಸರದವೊಲ್‌ ನಾಡೆ 'ತೋರ್ಪುವು: (ಕಬ್ಬ ಕು. ೧೮೫); 
ಕೆಂಚುಗಾಜರ ಬಿಡಾರದಂದದಲಿ ಕಂಚು ಹಿತ್ತಾಳೆ ಪ್ರತಿಮೆಗಳ. ನೆರಹಿ 
(ಪುರಂದ. ೨-೨೫-೨); ಕಮ್ಮಟ ನುಡಿಗ ಕುಂಬಜ ಕಂಚುಗಾಜರ ಕೇರಿ 
ಮೆಜಕಿದಿಹವು (ಸಾಳ್ವಭಾ. ೨-೮) ; ಪಂಚಾರತಿ ಗಂಟಿಗಳಿಂದೆ ಮೆಆಕಿದುವು 
ಕಂಚುಗಾಜರ ಪಸರಗಳು (ಕಂನವಿ. ೬-೬೯). ಕೆಂಚೆಗಾಲಿ : ಕಳ್ಳುಗಾಜ 
ನೇಣಿಗೆ ಮನೆ ವೀಡಿಲ್ಲಾದದು (ಎಇ. 2೭1೪, ೧೯೧-೨೫ ; 725) ; ಅಣಿಯರ 
ಮೆಸೆದೊಸ್ಟಿರ್ಪುವು ಮಣಿಗಾಆರ ಕಂಚಗಾಜರೊಜಕಿಗಾಜರ ತಿಂತಿಣಿ 
ಯೆನಿಪ ಮಾಲೆಗಾಜರ ಗಣ ನಾತೀತಂಗಳಾಪಣಂಗಳಿೆ ಫೊಟಲೊಳ್‌ 
(ಕಾವ್ಯಾವ. ೩೨೮) ; ಕಂಚಗಾಜ ಬಸವೋಜ ಕಂಡರಿಸಿದಂ (ಎಕ. 111, 
ಶಿವಮೊ. ೫೫-೭೬; 1167) ; ಕಂಚಗಾಣರು ಕೈದುಗಾಜರು ಹೊಳೆವ 
ಹೊಮ್ಮಂಚಗಾಜರು ಶಿಲ್ಪಿಗರು (ಮೋಹತ. ೩-೨೨). ಕಂಚುಗಾರ: 
ವಿವಿಧ ಉದ್ಯೋಗಗಳನ್ನು ಕೈಕೊಂಡ "ಪಾಂಚಾಳ'ರು ಇರುವರು. 
ಇವರಲ್ಲಿ ಕೆಲವರು ಕಂಚುಗಾರರಾಗಿರುವರು (ಕರ್ಣಾಜ. ೯೩). 

[ಕಂಚು * -ಗಾಜ (೮ -ಕಾಜ)] 

ಕಂಚುಗಾಅಗೇರಿ (ನಾ). ಕಂಚುಗಾರರ ಓಣಿ ಬೀದಿ: 
ಪುಲಿಯಂ ಕಂಡ ಪುಲ್ಲೆಯ. ಪಿಂಡಿನಂತೆ ಕಂಡುಗಾಜರ್‌ ಭಯದಿಂ 
ಮನೆಯಂ ಬಿಟ್ಟು ಪೋಗೆ ಕಂಚುಗಾಆಗೇರಿಯಂ ಪೊಕ್ಕು (ಧರ್ಮಾಮೃ. 
೨-೨೫). [ಕಂಚುಗಾಣ *- ಕೇಂ] 

ಕಂಚುಗುಳಿ (ನಾ). ಕಂಚಿನ ಬಟ್ಟಲಿನ ಗುಳಿ: ಕಂಚುಗುಳಿಯಂತೆ 
ಹೊಳ್ಳೆಗಣ್ಣಿದೆ (ಕರಿಕ. ೮೦-೧೧). 

[ಕಂಚು ಕುಳ್ಳಿ (ಆ ಕುಣ್ಯಿ)] 

ಕಂಚುಗೊರಳ್‌ (ನಾ). ಕಂಚಿನಂತೆ ನುಡಿಯುವ ಕಂಠ; ಸ್ಪಷ್ಟ 
ಹಾಗೂ ಮಧುರವಾಗಿ ನುಡಿಯುವ ಧ್ವನಿ: ಭಕ್ತಿಗೆಕೃತಜ್ಞಕೆಗೆ 
ಕಂಚುಗೊರಳಂ ಕೊಟ್ಟನಿಂತು (ಶ್ರೀರಾಮಾ, ೩೯೨-೮೧೯). 

[ಕಂಚು,+ ಕೊರಳ್‌ (ಆ ಕೊರಲ್‌)] 

ಕಂಚುತನ (ನಾ). ಕಂಚಿನ ಗುಣ; ಕಂಚಿನಂತೆ ನಾದ ಹೊರಡಿಸುವ 
ಗುಣ: ತಮ್ಮ ಶಾರೀರದ ಕಂಚುತನವನ್ನೂ ಸೂಕ್ಷ್ಮತೆಯನ್ನೂ ಉಳಿಸಿ 
ಕೊಳ್ಳಲು ಮಹಾವೈದ್ಯನಾಥಅಯ್ಕರ್‌ರವರು ಬಹಳ ಎಚ್ಚರವಹಿಸು 
ತ್ತಿದ್ದರು (ಸಂಗೀತ. ೪). [ಕಂಚು + -ತನ] 

ಕಂಚುಪ್ರಾಂತಿ (ನಾ). ಒಂದು ಬಗೆಯ ಸಸ್ಯ: ಕಂಚುಪ್ರಾಂತಿ, ಚಂದ 
ಕಲ, ಬಟ್ಟಚೆಂದ್ರಿಕೆ, ಉಪ್ಪಿಗೆ (ಮೈಔಗಿ. ೫೧-೧೦೩೩). [?) 


ಇಂತಿವೆಲ್ಲವೂ ಸಂಚಾರದ ಸಂದೇಹ ಇವಲಲ್ಲಿ ಕಂಡುಮಿಂಚಾಗದೆ 
ಮುಂಚು ಬೇಗ (ನಗೆ ಮಾ. ೧೬); ಹಿಂಚುಮಿಂಚಿನ ಸವಿ ತೂಗಿ ಕಂಚು 
ಮಿಂಚಾಗಿ ರಾಗಿಸಿದರು ಮೈಗೆ ರೋಮಾಂಚನ ಜುಮ್ಮನೇಳ್ವಂತೆ (ಭರಚ. 
ಸಂಚಿಯವನಂ ಪೊ ಂಚೆ ಸದೆದು ಕಂಚುಮಿಂಚಾದರ್‌ 
(ಚಿಕವಂ. ೪೫-೨೦); ಈ ಪರಿಯಿಂ ಕಂಚುಮಿಂಚಾಗಿ'ನುಡಿದಂಗದನ 
ಪೊಂಗದ ನುಡಿಗಳನಾಲಿಸಿ (ರಾಮಾಶ್ವ. ೧೪೨-೨೧). 
[ಕೆಂಚು * ಮಿಂಡ್ಕು + ಆಗು] 
ಕೆಂಚುರಳಿ (ನಾ). ಕಂಚಿನಿಂದ ಮಾಡಿದ ಗುಂಡನೆಯ ಪಾತ್ರೆ (8). 
10 (ಕಂಚು, * ಉರಳಿ (ಆ ಉರುಳ್ಳಿ)) 
ಕಂಚುವಡಿಗ (ನಾ). ಕಂಚು, ಹಿತ್ತಾಳೆ ಮೊದಲಾದ ಲೋಹದ 
ಕೆಲಸಮಾಡುವವನು : “ಮಾಲೆಯಿಂ ಜೀವಿಸುವಂ, ಮಾಲೆವಡಿಗಂ. 
ಏವಂ ಕಂಚುವಡಿಗಂ, ಪಜಕಿವಡಿಗಂ, ಪೂವಡಿಗೆಂ? (ಶಬ್ದಾನು. ೪೧೬ 
ಪ್ರಯೋ) ; ಮಡಿವಾಳ ಮೂಲೆವೂಗಾಅ ಕುಂಬಾಣ ಕಂಚುವಡಿಗ ಕಮ್ಮಜ 
15 ವಟ್ಟಿಗರಾ (ಶ್ರೀಪಾಲ. ೧-೭೫). [ಕಂಚು ೬ -ವಡಿಗ] 
ಕಂಚುವಜಕೆ (ನಾ). ಕಂಚಿನ ತಮಟಿ; ಕಂಚಿನವಾದ್ಯ: ಮುಟ್ಟು 
ಪಡಂ ಬೆರಸಿರ್ಪೊಡಂ ಪೊಲೆಯರ ದನಿಯಪ್ಪೊಡಂ ಕೇಳದಂತು ಕಂಡು 
ವಜಕಿವೆರಸು ಲೇಸುನುಡಿ ಲೇಸುನುಡಿಯೆಂಬ ಮಹಿಮೆಯಿಂದುಣ್ಬರ್‌ 
(ಧರ್ಮಾಮೃ. ೯-೧೦೧). [ಕಂಚು + ಪಜಕ್ಕಿ] 
೫| ಕೆಂಚುವಾಳೆ, ಕಂಚವಾಳ, ಕಂಚಾಲ, ಕಂಚಾಳ, ಕಂಚಿವಾಳ 
(ನಾ). ಒಂದು ಜಾತಿಯ ಮರ: ತಾಕೆಮರವು: ನೀಲೀಮರ ಕಂಚು 
ವಾಳದ ಮರ ಯಾ ಮರಗಳು ಭಯಂಕರಗಳಾದ್ದರಿಂದ ಉದ್ಮಾನಗಳಲ್ಲಿ 
ಹಾಕಬಾರದು (ಸೌಗಂಧಿ. ೪೨೭-೧೧) ; ಅರಳಿದ ಕಂಚುವಾಳದ ಹೂಗ 
ಳಿಂದ ನಗರೆ ಪ್ರಾಂತದ ವನಸ್ಥಳಿಗಳು. ಹೊಳೆಯುತ್ತಿದ್ದುವು (ಬಾಣಆ. 
| ೬೯). ಕಂಚವಾಳೆ : “ವ6ಹಾಪುಷ್ಪ - ಕಂಚನಾಳ” (ಓಷಧಿ. ೧೧೬); 
ತಲೆಯಂ ಕಟ್ಟರೆ ಕಂಚವಾಳ ಮರದೊಳ್‌. ಶೂದ್ರೀಕ ವೀರಾಖ್ಯನಂ 
(ಸೋಮೇಶ. ೪೨). ಕೆ೦ಚಾಲ: ಕಂಚಾಲ ಕಡವದ ಕಕ್ಕೆ ತಂಡಸಲೊಕ್ಕಿ 
ಮಿಂಡುಳ್ಳತೇಗು ಚಂದನವು (ಜೀವಾಂಪು. ೬-೨೯೯) ; ಕಣ್ಗೆ ಸೊಕಮ 
ನಿತ್ತುದು ವನಂ ಯರಯಲವ ಕಂಚಾಲ ಬಳುಳ ನವಿಲಾದಿ ಯರಟಾಳ 
30, ದಿಂಡಂ ಹೊನ್ನೆ (ಪ್ರಭುಪ. ೩-೧೨೯). ಕೆಂಟಾಳೆ: *ಕೋವಿದಾರೆಃ, 
ಚಮರಿಕಃ ಕುದ್ಬಾಲಃ, ಯುಗಪತ್ರಕಃ ಈ ೪ ಕಂಚಾಳದ ಮರ” 
(ನಾಚಿರಾ, ೧೦೬) ; ವೇಗದಿಂ ಕಂಪಿಸುತ್ತಿದೆ ಕಂಚಾಳದ ಕೇತನಂ ವಿಷಮ 
ಭೂಭಾಗೋಪಘಾತಂಗಳಿಂ (ಉರಾಚ. ೮೮). ಕಂಚಿವಾಳೆ: ಕಾರಾಡ 
ಕಗ್ಗಲಿ ಕಂಚಿವಾಳದ ಮರ ಸೂರಮಾರ್ಗವ ತಡೆದಿಹುವು (ಕಂನವಿ. 
58 ೧೮-೩೭). [« ಸಂ. ಕಂಚೂಲ?) 
ಕೆಂಚುಳಿಕೆ (ನಾ). ಅಂತಃಪುರದ ಅಧಿಕಾರಿ; ರಾಣಿವಾಸದ ಪಾರು 
ಪತ್ಯಗಾರ: ಬರುವನಿಲ್ಲಿಗೆ ಬಿಡನರಮನೆಗೋಡೆಂದು ಇರದೆ' ಪೇಳಿದ 
ಕಂಚುಳಿಕನು (ಅಮುಸಾಂ. ೬-೭೬). [?) 
ಕಂಚುಳಿಕೆ (ನಾ). ೧. ಕುಪ್ಪಸ; ರವಕೆ: ತೊಟ್ಟರ್ದ ಧರಾತಳಮೆಂಬ 
40 ಪೆಣ್ಮ ಪೊಸಕಂಚುಳಿಕೆಯ ಸೀರ್ಮುತ್ತಿನಂದಮಾದುವು ಪನಿಗಳ್‌ 
(ಕಾವ್ಯಸಾ. ೬೯೪ ಶೂದ್ರಕ) ; ಅಬ್ಬಿ ನೀದಳದಳವಟ್ಟ ಕಂಡುಳಿಕೆ ಕೆಂದಳಿ 
ರ್ಗೊಂಚಲ ಚಲ್ಲಣಂ ಪ್ರವಾಳಳತೆಯ ಬಾಲಗಚ್ಚೆ ಬಲಕಿಕ್ಕಿದ ಚಂಪಕ 
ಮಾಲೆ ಶೋಭೆಯಂ ಬಳೆಯಿಸೆ (ಲೀ ಲಾ ವ. ೧೧-೬೪). ಪಿ. ಅಂಗಿ: 
ಕಿರ್ಗಟ್ಟನ ಸುರಗಿಯ ಕಟ್ಟದ ಚಿಂದೆರಿಯ ತೊಟ್ಟ ಕಂಚುಳಿಕೆಯ (ಗಿರಿಕ. 
45 ೬-೫೫ ವ) ; ನಿದ್ರೆಗೈದಿಂದುಹಾಸನ ಕಂಚುಳಿಕೆಯಲಿರ್ದ ಪತ್ರವ ನೋಡಿ 
ಕೊಂಡು ತಿರ್ದಿ (ಚಂದ್ರಹಾ. ೩-೧). [ಸಂ. ಕಂಚುಲಿಕಾ) 


8 ೧೩-೩೧) ; 


ಕಂಚೆಯರಸ 


ಕಂಚೆಯರಸ (ನಾ). ಒಬ್ಬಾತನ ಹೆಸರು: ಕಂಜಿಯರಸರಾಳು 

ಅಯ್ದಯ್ಕ (ಎಕ. 2೭11, ಮದ್ದಗಿ., ೪೦-೨ ; 950). 
(ಆ ಕಂಚ್ಠ * ಆಯ್ಕ (೮ ಆಯ್ಯ) ಅರಸ್ಸ] 

ಕಂಚೋಲೆ (ನಾ). ಕಂಚಿನಿಂದ ಮಾಡಿದ ಓಲೆ: ಮುಗಿಲ ಪೂವಂ 
'ಸೂಡುವಳ್‌ ತಾರೆಯಂ ತಿಆಕಿವಳ್‌ ಮುತ್ತುಗಳೆಂದು ಚಂದ್ರರವಿಯಂ 
ಕಂಚೋಲೆಯೆಂದಿಕ್ಕುವಳ್‌ ನಿಜಿಯಂ ಸುತ್ತು ವಳೇಟುವಾರ್ಥಿ ಚಯಮಂ 
ಶ್ರೀಕೀರ್ತಿ ಕೇಚಾಂಕನಾ (ಕಾವ್ಯಸಾ. ೨೨೪). "ಕಲ್ಲೋಲೆ' ಪರಾ. 

[ಕಂಚ್ಚು + ಓಲೆ] 

ಕೆಂಜ (ನಾ). ೧. ನೀರಿನಲ್ಲಿ ಹುಟ್ಟಿದ್ದು; ತಾವರೆ; ಕಮಲ: 
ಇದೆಜಕೊಳ್‌ ತ್ಲೋಟಿತ್ತು ಕೊಳಂ ಪರಿವಿಕಸಿತ ಕನಕಕಂಜಕಿಂಜಲ್ಯ 
ಪುಂಜ ಪಿಂಜರಿತ ಜಳಂ (ಪಂಸಭಾ. ೮-೩೮) ; ದಿನಪನ ಕೆಯ್ಯ ಕಂಜ 
ದೊಡವುಟ್ಟಿ ದ ತಾವರೆ ಕಾಮಚಾಪದಿಂ ಜನಿಯಿಸಿದಿಕ್ಸು ಚಂದ್ರನಮರ್ದಿಂ 
ಮಡುಗೊಂಡ ಕೊಳಂ (ಪುಸ್ಪಪು. ೨-೩೭); ,ಕಂಜ ಕುಮುದಂಗಳಿಲ್ಲದ 
ಸರೆಂ ಸರದಿಂದೆ ರಂಜಿಸದ ಶುಕಪಿಕಂ. .. ಇಲ್ಲವಾ ನಾಡೊಳು (ಚೆಬಪು. 
೧೧-೫). ೨. ಬ್ರಹ್ಮ. [ಸಂ.1 

ಕೆಂಜಗರ್ಭ (ನಾ). ಕಮಲವನ್ನು ಹೊಕ್ಕುಳಲ್ಲಿ ಉಳ್ಳವನು; ಪದ್ಮ 
ನಾಭ; ವಿಷ್ಣು (ಕಿ). [ಕಂಜ 4+ ಗರ್ಭ? 

ಕಂಜಜ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ. 

ಕಂಜಜನಯ್ಯ ಎ ಬ್ರಹ್ಮನ ತಂದೆ; ವಿಷ್ಣು: ಖಗಪತಿಗಮನ ಕಂಜ 

ಜನಯ್ಯ ರಕ್ಷಿಸು ನಮ್ಮನನವರತ (ಹಛಸಾ. ೪). [ಸೆಂ] 

ಕಂಜಜಾತ (ನಾ). - ಕಂಜಜ (ಕಿ). [ಸಂ.] 

ಕೆಂಜಜೋದ್ಭವ (ನಾ). - ಕಂಜಜ (ಕಿ).  [ಕಂಜಜ + ಉದ್ಭವ] 

ಕಂಜನಾಭ (ನಾ). ಕಮಲವನ್ನು ಹೊಕ್ಕುಳಲ್ಲಿ ಉಳ್ಳವನು ; ವಿಷ್ಣು. 

(ಸಂ. (ಕಂಜ + ನಾಭಿ + -)] 

ಕೆಂಜನಾಭಿ (ನಾ). ಕಮಲದ ಗರ್ಭ : ಕಂಜನಾಭಿಯಲ್ಲಿ ಕುಂಜರ ಬಂದು 
ಮಂದಿರದವರನೆಲ್ಲ ಕೊಂದಿತ್ತು (ಮಧುವ. ೨೨). [ಕಂಜ.+ ನಾಭಿ] 

ಕೆಂಜನಾಲ, ಕಂಜನಾಳ (ನಾ). ತಾವರೆಯ ದಂಟು, ಡೇಟು (8). 
ಕಂಜನಾಳೆ: ಆ ಕೆಜಿಗೆ ತೂಬು ಬಿಸಿಲ ಸಂಭ್ರಮದ ಕಲ್ಲು ಕಂಜನಾಳದ 
ನೂಲಿನ ಕಂಭ (ವಚಸಂ. ೫೪೭-೧); ಕುಂಜರಂ ನಾ ನಿನ್ನ ಮಸ್ತಕ ಕಂಜ 
ನಾಳಕ್ಕೆ ನುತಡಸಿ ಬರೆ (ಬಸಘು, ೨೮-೨೫); ಕಂಜನಾಳದಿ ಕಟ್ಟು ವಡೆವುದೆ 
ಕುಂಜರನು (ಕುವ್ಯಾಅ. ೬-೧೧). [ಕಂಜ * ನಾಲ್ಕ) 

ಕೆಂಜನಾಳೆ "ಕಂಜನಾಲ' ನೋ. 

ಕಂಜನೇತ್ರ (ನಾ). ಕಮಲದಂತೆ ಕಣ್ಣುಳ್ಳವನು; “ಕಮಲಾಕ್ಷ; 
ವಿಷ್ಣು. [ಕಂಜ + ನೇತ್ರ) 

ಕಂಜನೇತ್ರೆ (ನಾ). ಕಮಲದಂತೆ ಕಣ್ಣುಳ್ಳವಳು ; ಕಮಲಾಕ್ಷಿ (8). 

[ಸೆಂ. ಕಂಜನೇತ್ರಾ (ಕಂಜ * ನೇತ್ರ + -)) 

ಕಂಜಪತ್ರ (ನಾ). ಕಮಲದ ದಳ, ಎಸಳು. "ಕಂಜಪತ್ರಾಂಬಕೆ' 
ಪರಾ. [ಕಂಜ + ಪತ್ರ] 

ಕಂಜಪತ್ರಾಂಬಕೆ (ನಾ). ಕಮಲದ ಎಸಳಿನಂತೆ ಕಣ್ಣುಳ್ಳವಳು : 
ಅಂಜುನೆಯೇತಕೆ ಕಂಜಪತ್ರಾಂಬಕೆ (ಶಾಕುಂಶ. ೪೧ ಅಡಿಟ). 

[ಸೆಂ. ಕಂಜಪತ್ರಾಂಬಕಾ (ಕಂಜಪತ್ರ + ಅಂಬಕ + -)] 

ಕಂಜಪ್ರಿಯ (ನಾ). ಕಮಲಗಳಿಗೆ ಪ್ರಿಯನಾದವನು; ಸೂರ್ಯ: 

ಓಿಂಜರರುಚಿ ರಂಜಿಸಿದುದಂದು ಕಂಜಪ್ರಿಯನಾ (ಜಗವಿ. ೪-೭೬೨). 
[ಕಂಜ + ಪ್ರಿಯ] 

ಕಂಜಜಾಣ (ನಾ). ಕಮಲವನ್ನೇ ಬಾಣವನ್ನಾಗಿ ಉಳ್ಳವನು; 

ಕಾಮ (ಕಿ). [ಕಂಜ * ಬಾಣ] 


೧೬೬.೨ 


ಕಾಡ 


15 


95 


85 


40 


43 


ಕೆಂಜಾಕರ 


ಕೆಂಜಭವ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: ಆ ನಧು 
ಯೌನನೋದಯ ರಸಾಯನಸಿದ್ಧಿ ಮನೋವಿನೋಹ ಸಂಭಾವನವಿದೈ 
ಕಂಜಭವ ಕೌತುಕ ಸೃಷ್ಟಿ (ಚಂದ್ರಪು. ೩-೨೬); ರಂಜಕರು. ನಾವಲ್ಲ 
ಜೂಜಿಗೆ ಕಂಜಭವ ತಾನು (ಕುವ್ಯಾಸ. ೧೬-೫೧). [ಸಂ.] 

ಕಂಜಮುಖಿ(ನಾ). ಕಮಲದಂತೆ ಮುಖವುಳ್ಳವಳು; ಕಮಲಮುಖಿ: 
ಕಂಜಮುಖಿಯ ಕರತಲದಂಗುಲಿಯೊಳು ರಂಜಿಸಿದವು ಜೆಳ್ಳು ಗುರ್ಗಳು 
(ಕ್ರಿಭುತಿ. ೨೦-೫೫). [ಸಂ. ಕಂಜಮುಖೀ (ಕಂಜ *- ಮುಖ. -)) 

ಕೆಂಜರ, (ನಾ). ೧. ಸೂರ್ಯ. ೨. ಆನೆ. &. ಹೊಟ್ಟಿ. ೪. ಬ್ರಹ್ಮ. 
೫. ನವಿಲು. ೬. ಮುನಿ. [ಸಂ.] 

ಕಂಜರ್ಯ್ಕ, ಖಂಜೀರ (ನಾ). ಎರಡು ಸಲ ಬಾಗರುವ ಅಲಗುಳ್ಳ 
ಕಿರುಗತ್ತಿ; ಕಠಾರಿ: ಪಂಜಿನನರ ಬಗೆನೋಡಿ ರಾಜೇಂದ್ರ ಕಂಜರಕೆ 
ಕೈಯ ಹಾಕಿ (ಬಜ್ಜರಾ. ೬-೯). ಖಿಂಜೀರ: ಒಬ್ಬನು ಈ: ಅಲ್ಲೀ ಆದಿಲ 
ಶಹನನ್ನು ಖಂಜೀರ ಚುಚ್ಚಿ ಕೊಂದುಹಾಕಿದನು (ವಿವರ್ಣ. ೩೫). 

[4+ ಅರ. ಮರಾ. ಹಿಂ. ಖಂಜರ್‌) 

ಕಂಜರಜ (ನಾ). ಕಮಲದ ಪರಾಗ; ತಾವರೆಯ ಬಂಡು: ಸಿರಿಯ 
ಹರಿಯಡೆಯೊಳಬ್ಬಿಯೊಳಿರಡೇಳ್ವ ಸುವಣ೯ ಕಂಜರಜದೊಡನೆರೆದೊ 
ಳ್ಲಿರೆಗೆ ದೊರೆಯಾದುದು ವಧೂವರೆರೆಡೆಯೊಳ್‌ ಮಿಸುಪ ಮಿಸುನಿದೆರೆ 
(ರಾಜಶೇ. ೮-೬೦). (ಕಂಜ ೬ ರಜ) 

ಕಂಜರಿ, ಖಂಜರಿ (ನಾ). ಸಣ್ಣ ತಮಟಿಯಂಥ ಒಂದು ವಾದ್ಯ: 
ಹಯಾತ್‌ ಕೈಯಲ್ಲಿ ಕಂಜರಿ ಹಿಡಿದು ನಿಂತ.ಅಂದರೆ ಸಾಕು; ಒಂದು ಕ್ಷಣ 
ಡಲ್ಳಿ ಹಳ್ಳಿಯ ಜನ ಮೈದಾನದಲ್ಲಿ ಸೇರಿಬಿಡುತ್ತಿದ್ದರು (ಗೋಪುರ. ೩೮). 
ಖಂಜರಿ:: ನಾಲ್ವರು ಮಕ್ಕಳೂ ತಾಳ ಮದ್ದಲೆ ಖಂಜರಿಗಳನ್ನು ಬಾರಿ 
ಸುತ್ತಾ ಹಿಂದಿರುತ್ತಿದ್ದರು (ಕಛನಿ. 1, ೨೫೫); ಆ ಸಮಯಕ್ಕೆ ಸರಿಯಾಗಿ 
ಖಂಜರಿಯನ್ನು ಬಾರಿಸಿಕೊಂಡು ಒಬ್ಬ ಮನುಷ್ಯನು ಆ ಗಲ್ಲಿಯಲ್ಲಿಯೇ 
ಬಂದನು (ಪಿಶಾಪ. ೩೦). 
[4 ಮರಾ. ಖಂಜರೀ, ಖಂಜಿರೀ; ಹಿಂ. ಖಂಜರೀ) 
ಕೆಂಜರೀಟಿ (ನಾ). ಗೀಜಗನ ಹಕ್ಕಿ (8)... [ಆ ಸಂ: ಖಂಜರೀಟ] 
ಕಂಜಲೋಚನ (ನಾ). ತಾವರೆಯಂತೆ ಕಣ್ಣುಳ್ಳವನು; ವಿಷ್ಣು 
(ಕಿ). [ಕಜ + ಲೋಚನ] 

ಕಂಜವೈರಿ (ನಾ). ಕಮಲದ ಶತ್ರು; ಚಂದ್ರ: *ಕಂಜವೈರಿಯೊಳು 
ಮಾಸದೊಳು ತಿಂಗಳು ಸೀರೆ ಗಂಜುಗಳೊಳಂ ಜವಳಿ ಸಾಮಾನ್ಯ ಚಾಪಲ 
ಗಳುಂ ಜಾವಳವೆನಿಕ್ಕು?? (ಕಬ್ದಮಂ. ೧೧೩). [ಕಂಜ ವೈರಿ] 

ಕೆಂಜಶರ (ನಾ). ಕಮಲವನ್ನೇ ಬಾಣವನ್ನಾಗಿ ಉಳ್ಳವನು; ಕಾಮ 
(ಕಿ). [ಕಂಜ + ಕರ] 

ಕಂಜಸೆಂಭವ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: ಕಂಜ 
ಸಂಭವ ಪಿತನು ಬಂದನು ನಂಜಿನಲಿ ಸಡಿಲ ಬಂದನು (ಕುವ್ಯಾಉ 
೮-೫೧). [ಕಂಜ * ಸಂಭವ] 

ಕಂಜಸಖ (ನಾ). ಕಮಲಗಳಿಗೆ ಪ್ರಿಯನಾದವನು; ಸೂರ್ಯ: 
ಮಂಜಿನ ಪುಂಜಮೊತ್ತರಿಸಿ ಮುತ್ತಿ ವ ಸುಂಕೆ ಭಯಾರ್ಶಿಗೊಳ್ವ ನೇ 
ಕಂಜಸಖಂ (ಶಬಶಂ. ೪-೪೪). [ಕಂಜ + ಸಖ] 

ಕಂಜಸದ್ಮೆ (ನಾ). ಕಮಲವನ್ನೇ ಮನೆಯಾಗಿ ಉಳ್ಳವಳು; ಲಕ್ಷ್ಮಿ 
(ಕಿ). (ಸಂ. ಕಂಜಸದ್ಮಾ ?] 

ಕೆಂಜಾಕೆರ (ನಾ). ೧. ಕಮಲಗಳ ಸಮೂಹ. ೨. ಕಮಲಗಳಿಂದ 
ತುಂಬಿದ ಕೊಳ; ಕಮಲಾಕರ: ತರುಲತೆಗಳಿಜುಬಿನಲಿ ಕಂಜಾಕರದ 
ತಡಿಯಲಿ ನಿಂದು ಮೆಲ್ಲನೆ ಕರೆದು ಕೇಳಿಸಿ ಹೇಳಿದರು ತಂತಮ್ಮ ಹೆಸರುಗಳ 


(ಕುವ್ಯಾಗ. ೪-೩೦). [ಕಂಜ ೬ ಆಕರ್ಯ) 


ಕಂಜಾಕ್ಷ 


ಕೆಂಜಾಕ್ಷ (ನಾ). ತಾವರೆಯಂತೆ ಕಣ್ಣುಳ್ಳವನು ; ವಿಷ್ಣು: ಕಂಣಾ 
ಕ್ಷನಂ ಪೂರ್ವಪ್ರಣ್ಮದ ಪುಂಜಂ ನೆರೆದೆಯ್ದಿದಂತೆ ಬಲಗೊಂಡಾನಂದದಿಂ 
ದಕ್ಷಿಣಾಂಸದ .ಮೇಗಿರ್ದುದು (ಶಾಂತಿಪು. ೪-೫೩). 
[ಸಂ. (ಕಂಜ + ಅಕ್ಷಿ --)] 
ಕೆಂಜಾತ (ನಾ). ೧. ನೀರಿನಲ್ಲಿ ಹುಟ್ಟಿದ್ದು; ಕಮಲ. ೨. ತಲೆಗಳ 
ಗುಂಪು. ೧, ೨: ಮುಳಿಸಿಂದಿಸಲೊಡವಾಜುವ ಶಿಳೀಮುಖಂಗಳೆ ಶಿಳೀ 
ಮುಖಂ ಕಂಜಾತಂಗಳೆ ಕಂಜಾತಮೆನಲ್‌ ಪೂಗೊಳನಂ ಪೋಲ್ತುದು 
ನಭಂ ಧನುರ್ಧರಧುರದೊಳ್‌ (ಜಗವಿ. ೭-೫೫). (ಸಂ. 
ಕಂಜಾತನಯನ (ನಾ). - ಕಂಜಾಕ್ಷ: ಈ ತೆಆದಿ ಫಲುಗುಣನ ರೂಪ 
ದಶಾತಿಶಯ ಲಕ್ಷಣವನಾ ಕಂಜಾತನಯನನು ಪೇಳಲು (ಕಿಮ್ಮಅ. 
೭-೮೯). [ಕಂಜಾತ * ನಯನ] 
ಕಂಜಾತಪತ್ರ (ನಾ). ಕಮಲದ ದಳ, ಎಸಳು: ಇದು ತಾನಾಕೆ 
ಪೊರಳ್ತ ಪುಸ್ಪಶಯನಂ ಕಂದಿರ್ಪ ಕಂಡಾತಪತ್ರದೆ ಸೂಕ್ಸ್ಟ್ಮಾಗ್ರ ನಖಂ 
ಗಳಿಂ ಬರೆದನಂಗಾಲೇಖನಂ (ಶಾಕುಂತ. ೪೩-೭೭). 
[ಕಂಜಾತ ಪತ್ರ) 
ಕೆಂಜಾತಪೀಠೆ (ನಾ). ಕಮಲವನ್ನೇ ಪೀಠವಾಗಿ ಉಳ್ಳವನು; ಬ್ರಹ್ಮ: 
ಪ್ರೀತಿಯಲಿ ಕುಳ್ಳಿರ್ದರಾ ಕಂಜಾತಪೀಠನ ಸೂನು ಬಳಿಕಾದರದಲಿಂತೆಂದೆ 
(ತಿಮ್ಮಶ್ರ. ೩-೩). [ಕೆಂಜಾತ + ಪೀಠ] 
ಕೆಂಜಾತಸಂಜಾತೆ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ : 
ಸುರಸ್ತ್ರೀಭಾಗ್ಯ ಸೌಭಾಗ್ಯ ಸಮ್ಮ [ದ]ಸೌಂ[ದ]ರ್ಯ್ಯಮನಾಯ್ದು ತೀಪಿ 
ಪದೆದಂ ಕಂಜಾತಸಂಜಾತನೀ ಸು[ದತೀ)ರೆತ್ತ್ನಮಂ (ಕಇಆ. ೮೧-೧೫-೬೦; 
1117). [ಕಂಜಾತ * ಸಂಜಾತ] 
ಕಂಜಾಪ್ತ (ನಾ). ಕಮಲಗಳಿಗೆ ಪ್ರಿಯನಾದವನು; ಸೂರ್ಯ: 
ಕಂಜಾಪ್ತ ನಿನ್ನನೀ ಮುಂಜಾನೆ ಹೊಗಳುವವು ಮಂಜುಳಧ್ವನಿಯಿಂದ 
ವಿಹಗಂಗಳು -(ಕಎಪು. ೨೬-೭). [ಕಂಜ + ಆಪ್ತ] 
ಕೆಂಜಾರಿ (ನಾ). ಕಮಲದ ಶತ್ರು; ಚಂದ್ರ (8). 
[ಕಂಜ + ಆರ್ಮಿ] 
ಕೆಂಜಾಲಯ (ನಾ). ಕಮಲಕ್ಕೇ ಮನೆಯಾಗಿರುವುದು; ಕೊಳ. 
ಕಂಜಾಲಯೆಳ್‌ ಎ ಕಮಲನನ್ನೇ ಮನೆಯಾಗಿ ಉ ಳ್ಳವಳು; 
ಲಕ್ಷ್ಮಿ: ಮುಂಜಕೇಶಿಯ ಸತ್ತ್ವಗುಣ ವೃತ್ತಮಾದುದೋ ಕಂಜಾಲ 
ಯಳ ಮುಕುರ ನಡೆಗಲ್ತುದೋ (ಏಕೋಪು. ೫-೭). 
[ಕಂಜ + ಆಲಯ] 
ಕಂಜಾಸನ (ನಾ). ತಾವರೆಯನ್ನೇ ಪೀಠವಾಗಿ ಉಳ್ಳವನು ; ಬ್ರಹ್ಮ: 
ನಮಗೀಗೆ ಬೇಟ್ಟ ವರೆಮಂ ಶ್ರೀರಾಜ ಕಂಜಾಸನಂ (ಗದಾಯು. ೧-೩). 
[ಕಂಜ + ಆಸನ] 
ಕಂಜಾಸ್ತ್ರ (ನಾ). ಕಮಲವನ್ನೇ ಬಾಣವನ್ನಾಗಿ ಉಳ್ಳವನು; 
ಕಾಮ: ಲೀಲಾಕಮಲಂ ಕರಾಂಬುಜದಿನಾಗಳ್‌ ಸೂಸೆ ಕೆಂಜಾಸ್ತ್ರನಂ 
ನಗುವಂತೊಪ್ಪುವನಂ ಮೃಗಾಕ್ಷಿ ನಡೆನೋಡುತ್ತಿರ್ದಳಾ ಭೂ ಪನ೦ಂ 
(ರಾಜಶೇ. ೭-೨೧). [ಕಂಜ + ಅಸ್ತ್ರ] 
ಕಂಜಾಸೈ (ನಾ). ಕಮಲದಂತೆ ಮುಖವುಳ್ಳ ವಳು; ಕಮಲಮುಖಿ 
(ಕಿ). (ಸಂ. ಕಂಜಾಸ್ಕಾ (ಕಂಜ 4 ಆಸ್ಕ + -)] 
ಕಂಜಾಳಿ (ನಾ). ಕಮಲಗಳ ಸಮೂಹ : ಇದೆ ಪರ್ನಿತ್ತು ಮತಂಗ 
ಜೋಚ್ಚಲಿತ ಕಂಜಾಳೀ ರಜಸ್ತೋಮಂ (ಕಾದಂಪೂ. ೧೫೪) ; ಮಂಜುಳದ 
ಕಂಜಾಳಿಗಳ ಕಡುಪರಿಮಳದ ಪಸರದ ಸೊಗಸು ತೀವಿತು ವಿಮಳ 
ಪದ್ಮಾಕರದ ಪವಮಾನ (ಕುವ್ಯಾಅ. ೨೩-೧೩). 
[ಕಂಜ + ಆಳ್ಮಿ (ಎ ಆಲ್ಮೀ)] 


೧೩೬೩ 


20 


238 


35 


43 


ಕಂಟಕ 


ಕಂಜೂಸ್‌, ಕಂಜೂಹಿ (ನಾ). ಜಿಪುಣ; ಕೃಪಣ; ಲೋ ಭಿ: 
ಆ ಮನುಷ್ಯ ಮಹಾ ಕಂಜೂಷ್‌ (ಅಭಿಮಾ. ೪). ಕಂಜೂಹಿ : ಅದರೆ 
ಅವರು ಆಪ್ಟೆಲ್ಲ ಇದ್ದರೂ ಹದಿನಾರಾಣೆ ಕಂಜೂಹಿಗಳು (ಪಾನಕ. ೪೨). 

[4 ಮರಾ, ಕಂಜೂಸ್‌, ಕಂಜೂಷ್‌; ಹಂ. ಕಂಜೂಸ್‌] 
ಕೆಂಜೂಸಿ "ಕಂಜೂಷ್‌' ನೋ. 
ಕಂಜೇಕ್ಷಣೆ (ನಾ). ಕಮಲದಂತೆ ಕಣ್ಣುಳ್ಳವಳು ; ಕಮಲಾಕ್ಷಿ (ಕಿ). 
[ಸಂ. ಕಂಜೇಕ್ಷಣಾ (ಕಂಜ * ಈಕ್ಷಣ + -)] 

ಕಂಜೊಡರ್‌ (ನಾ). (ಆಲಂ) ಕಣ್ಣಿನ ಹೊಳಪು: ಕಾಮಿನಿಯರ್ಗೆ 

ಕಂಜೊಡರೆನಸುಂ ತಾಜಕೆ (ರಾಮಾಶ್ಚ. ೧೨೩-೫). 
[ಕಂ (ಆ ಕಣ್‌) + ಸೊಡರ್‌] 
ಕಂಜೋದಯ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ (8). 
[ಕಂಜ + ಉದಯ, 

ಕಂಜೋದರ (ನಾ). ಕಮಲವನ್ನು ಹೊಕ್ಕುಳಲ್ಲಿ ಉ ಳ್ಳ ನು; 
ಪದ್ಮನಾಭ; . ವಿಷ್ಣು: ಏದೊರೆ ಯ ೦ ಕಂಜೋದರನ ಮೈದುನಂ 
(ಪಂಪಭಾ. ೭-೧೭). [ಕಂಜ --' ಉದರ] 

ಕಂಜೋದ್ಭನ (ನಾ). ಕಮಲದಲ್ಲಿ ಹುಟ್ಟಿ ದವನು; ಬ್ರಹ್ಮ: 
ಕಂಜೋದ್ಭವನ ಸರಸ್ವತಿಯ ಧವನ ಮಸ್ತಾಹಿತ ಕರತಳನ (ಉದ್ಭದೇ. 
೧-೨೩). [ಕಂಜ + ಉದ್ಭವ] 

ಕಂಟಿ (ನಾ). ೧. ತಾಳೆಯೋಲೆಯ ಮೇಲೆ ಅಕ್ಷರಗಳನ್ನು ಬರೆಯಲು 
ಬಳಸುವ ಉಕ್ಕಿನ ಲೇಖನಿ: "ಕಂಠ- ಕಂಟಿ; ಕಂರಿಕಾ- ಕಂಟಕೆ? 
(ಶಮದ. ೨೫೫ ಪ್ರಯೋ) ; ಕಂಟಮೊನೆ' ಬಾಳ್ಕ್ಮೊನೆಯಾಗಿರೆ (ಅನೆಂಪು. 
೨-೨೪) ; ಒಂದು ಕರದಿ ಪುಸ್ತಕಗಳಂ ಕೂಡೆ ಮತ್ತೊಂದು ಹಸ್ತದಿ 
ಕಂಟಿಮಂ ಪಿಡಿದು (ತುರಂಗ. ೭-೬); ಇದಕ್ಕೆ ಉಕ್ಕಿನ ಕಂಟವನ್ನೇ 
ಉಪಯೋಗಿಸಬೇಕಾಗಿತ್ತು (ಕನ್ನಸಂ. ೪೪) ; ದಂಟು ಮುರಿದರೆ ಕಂಟಿ 
ವಾದೀತೆ? (ಗಾದ). ೨. ಪಾತ್ರೆಗಳ ಮೇಲಂಚು, --ಕೊರಳು, 
—ಬಾಯಿ : ದೆಂಡಿಗಂಜುವ ಬಂಟ ಒಡೆದ ಹರಪಿಯ ಕಂಟಿ (ಕನ ಕ. 
೧೩೧-೪) ; ಅದರೆ ಬಾಯಿಗೆ ಒಂದು ಅರ್ಧ ಹರಿವೆಯ ಕೆಂಟವನನು 
ಹಾಕಿ-ಆ ಕಂಟದ ಕೊಪ್ಪರಿಗೆಯೊಳಗೆ (ಕಭಾಗೆ. ೨೮). ೩. ಗದ್ದೆ ಆಥವಾ 
ಕೆರೆಯ ಅಂಚು (?)೪ ಗಡಿ ಮೂಡಲು ಕೆಜಿಯ ಕಂಟಿ (ಕಣ. 1, 
೪೧-೩೮; 1417) ; ಬಡಗೆಲು ಹರಿದ ಅವಳೆಯ. ಕಟ್ಟದ ಮೇಲೆ ನಟ್ಟ 
ಕಲು ಗೆಡಿ (ಕ. 111-1, ೯-೩೨ ;1538). [< ಸಂ. ಕಂಠ] 

ಕಂಟಕ (ನಾ). ೧. ಮುಳ್ಳು: ಕಮಳಕಾನನಕಂಟಕಲಗ್ನಪಾದನಾದ 
ವೊಲುಡುಗುತ್ತು ಮಾತ್ಮಕರಮಂ ರವಿ ಪೊರ್ದಿದನಸ್ತ್ರಶೈಲಮಂ (ಸಂಪಧಾ. 
೪-೪೬) ; ಕಂಟಿಕಡೊಳ್‌ ಕೋಡೆಳಮುತ್ತುಗಳಿನೆ ನಿಂದುವು ಜಡಬಿಂದು 
ಗಳ್‌ (ಲೀಲಾವ. ೧೪-೧೪). ಶಿ. (ಆಲಂ) ಉಪದ್ರವಕಾರಿ; ಶತ್ರು: 
ಕಂಟಿಕಕೋಟಯಂ ಕಡಿದು (ಶಾಪಮಂ. ೩೮-೨೦೭; 1112) ; ಕಂಟಿಕ 
ನಲಾ ಧರ್ಮಪ್ರಭಾವಕೆ ಕೌರವೇಶ್ವರನು (ಕು-ವ್ಯಾಗ. ೩-೨); ಎಂಟು 
ಕಂಟಿಕರಿಂಗೆ ನೆಂಟಿರುಗಳೆಯ್ವರಿಗೆ ಗಂಟಲಗಾಳನಾಗಿಪ್ಪ ಗುರು ನೀಲಕಂಠ 
ನಾಗಿಕ್ಕು (ಸರ್ವಜ್ಞ. ೭೦). &. ವಿಘ್ನ; ವಿಪತ್ತು: ಇಂದುಮೌಳಿಯ 
ಸೇವೆಗಿಂದು ಪುಳಿಂದ ಕಂಟಿಕನಾದನೇ (ಕುವ್ಕಾಅ. ೬-೧೮) ; ಪರಡೈವ 
ಭಜನೆಗಳನಿಂದ್ರಿಯಾರ್ಥಂ ಮಾಳ್ಬ ನರರ್ಗೆ ಕಂಟಕಮಪ್ಪುದು (ಭಾವಚಿಂ. 
೨-೨೮) ; ಕಂಟಿಕದ ಸಂಕಟವ ಕಳೆದು ಮೇಲೇರ್ದರೂ ತಟ್ಟದೊಡನೆಯೆ 
ತೆರೆವ ಕದವದಲ್ಲ (ಅನಿಕೇ. ೨-೯). ೪, ರೋಮಾಂಚನ; ಪುಳಕ; 
ಮೈ ನವಿರೇಳುವಿಕೆ : ಪುಳಕಕ್ಕೆ ಕಂಟಕವೆಸರಂ ಕೊಟ್ಟಜನ ಸುಜನತೆಗೆ 
` ಬೆಆಗಪ್ಪೆಂ (ಚಂದ್ರಪು. ೮-೭೫) ; ನೆಗೆವಿನಂ ಕಂಟಕಂ ಚೂತಿಕಾಕೋಮ 
ಳೆಯಂ ... ತಿಳಿಸಿದಂ ಪ್ರೇಮಕಾಂತಂ ವಸಂತೆಂ (ಅನಂಪು. ೬-೭೪). 


ಎ ತ್ರೈರ್ಜಿಯೊಡೆದು ಕಂಟಕಂಬಡೆಡೆವಿನ್ನು ಸ 


ಕಂಟಕಂಬಡೆ ೧೩೩.೪ 


೫. ಬೇಟಿಗಾರ; ಬೇಡ; ಲುಬ್ಬಕ. ೬. [ಜ್ಯೋತಿಷ] ಕುಂಡಲಿಯ 
` ೧,೪, ೭ ಮತ್ತು ೧೦ನೆಯ ಸ್ಥಾನ: ಉದೆಯ ದಶಾಸ್ತ್ರಮಯ 
ಚತುರ್ಥದೆಡೆಗೆ: ಕೇಂದ್ರಂ ಚತುಸ್ಭಯಂ -ಕಂಟಕವೆಂಬುದು ಸಂಜ್ಞೆ 
(ಜ್‌ ಶತಿ. ೧-೩೬). ೭. ಒಂದು ಜಾತಿಯ ಗಿಡ: ಕಂಟಕ ನಾಳಿಕೇರ 
ಹಿಂತಾಳ (ಯಾದವ. ೧-೩೫). ಲೆ. ಯುದ್ಧ ; ` ಕಾಳಗ : *ಆರಾತಿ 
ಮುಳ್ಳಾಹವ ಕಿಲ್ಬಿಸಂ ಪುಳಕ ಲು ಬ್ಯ ಕರಿಂತಿವು ಕಂಟಕಾಹ್ವಯಂ? 
(ನಾನಾರ. ೪೦). , [ಸಂ.] 
ಕಂಟಕಂಬಡೆ (ಕ್ರಿ). ೧. ಮುಳ್ಳುಗಳನ್ನು ಪಡೆದಿರು; ಮುಳ್ಳಿನಿಂದ 
ಕೂಡಿರು : 'ಪುಸಿಯುಸುರಿ ಸರ್ವೇಶಂಗೆ ಯೊ €ಗೃನಾಗೆಶಿ ಕಂಟಕಂ 
ಬಡೆದು ನಾಣ್ಚದೆ ಯಿಳೆಯೊಳಿಹನು (ನವಮೋ. ೧೦-೪೦). ೨. (ಆಲಂ) 
ತೊಂದಕೆಗೊಳಗಾಗು. ೧, ೨: ಮೂಡೆಗಟ್ಟಂ ಹುಡುಕುನೀರೊಳ್‌ 
ಮೆಟ್ಟ ಕಾಡುತಿಹ ಪಾಮರರ ಕೈ ವಿಡಿತೆಗೊಳಗಾಗಿ ನಾಡೆ ಪಂಕನ ಪೊಗು 
* * ಎಂದು ರಾಗಿಸಿ ಕಳಮೆಯ 
ಮಡಿಯ ಸಾಲ್‌ ಮೆಜ್‌ದವು (ಭಾವಚಿಂ, ೩-೬). [ಕಂಟಕ + ಪಡ] 
ಕಂಟಕಚಕ್ರ (ನಾ). ಹಲ್ಲುಗಳುಳ್ಳ ಚಕ್ರ; ಮುಳ್ಳುಗಳುಳ್ಳ ಚಕ್ರ: 
: ದಂತುರಡಕ್ರ, ಅಂದರೆ ಹಲ್ಲುಗಳುಳ್ಳಂಥ ಚಕ್ರ, ಇದಕ್ಕೆ ಕಂಟಕ ಚಕ್ರ, 
ಅಂದರೆ ಮುಳ್ಳುಗಳುಳ್ಳಂಥ ಚಕ್ರನೆಂತಲೂ ಅನ್ನಬಹುದು (ಮುಂಬಯಿ. 
೫-೧೯೧ ಅಡಿಟ). [ಕಂಟಕ + ಚಕ್ರ) 
ಕಂಟಿಕಛೇದ್ಯ (ನಾ). ಮುಳ್ಳುಗಳನ್ನು ಕತ್ತರಿಸುವಿಕೆ: *ಚುರ್ಚುವತಿ 
ವಾಕ್ಕಮಂ ನುಡಿವ ಲ್ಲಿ: ಮೂತ್ರಗಂಧದೊಳು ಕಂಟಕಛೇದ್ಮದೆಡೆಯಲ್ಲಿ 
ಕೊರ್ಚು ೨ (ಶಬ್ದಮಂ. ೮೭). [ಕಂಟಕ + ಛೇದ್ಯ] 
ಕಂಟಕಟ (ನಾ). ನಿಶ್ಚಿತ; ದೃಢ: ಎಸ್ಟೋ ಜನ ಪೋಲೀಸಿನವರೂ 
ಈತನನ್ನು ಹಿಡಿದು ಬಂದಿಯನ್ನಾಗಿ ಮಾಡಬೇಕೆಂದು ಕಂಟಕಟಯಾದ 
'ಸಂಶಲ್ಪವನ್ನು ಮಾಡಿಕೊಂಡು . . . ಬಸವಳಿದು ಬಿದ್ದುಹೋಗಿರುವರು 
` (ಬಿನ್ನಬೇ. ೫). (1) 
ಕೆಂಟಿಕದ್ವಾರೆ (ನಾ). ಕಂಟಕ ಸಹಿತವಾದ ಬಾಗಿಲು; ದೊಡ್ಡ 
ಡೊಡ್ಡ ಕಬ್ಬಿಣದ ಮೊಳೆಗಳು ಮುಂದೆ ಹಾಯ್ದಿರುವ ಬಾಗಿಲು: 
*ಕಂಟಕದ್ವಾರ- ಕಂಟಿಯಬಾರ”? (ಶಮದ. ೨೯೬ ಪ್ರಯೋ). "ಕಂಟಯ 
ದಾರ? ಪರಾ. [ಕಂಟಕ + ದ್ವಾರ] 
ಕಂಟಿಕನಾಶ (ನಾ). (ಆಲಂ) ೧. ವಿಘ್ನಗಳನ್ನೆಲ್ಲ ನಾಶಮಾಡಿದ 
ವನು. ೨. ಕಂಟಿಕದಿಂದ ಪಾರಾದವನು : ಎಂಟು ಬಂಟರು ಕಂಟಕ 
ನಾಶ [ಪಾಠಾಂ. ಕೆಂಠನಷ್ಟ] ವಾದರು (ಮೋಳಿಮಾ, ೨೩೦-೭೮೩). 
[ಕಂಟಳ + ನಾಶ] 
ಕಂಟಕಫಲ (ನಾ). ೧. ಹಲಸಿನ ಮರ. ೨. ಗೋಕ್ಸರದ ಗಿಡ. 
೩. ಔಡಲ ಗಿಡ; ಹರಳಿನ ಗಿಡ. ೪. ದತ್ತೂರದ. ಗಿಡ. 
[ಕಂಟಕ +೬ ಫಲ] 
ಕಂಟಕಭವನ (ನಾ). [ಜ್ಯೋತಿಷ] ಕೇಂದ್ರಸ್ಥಾನ: ನವಪಂಚನು 
ದೊಳ್‌ ಕಂಟಿಕಭವನದೊಳಶುಭಗ್ರಹಂಗಳಿರೆ ಸೌಮ್ಮರ್‌ ವೈರಿ ವಿನಾಶ 
ವ್ಯಯದೊಳ್‌ ನಿಲೆ ರವಿಯುದಯದೊಳಾಗೆ ಶಿಶುಗೆ ಸದ್ಮೋಮರಣಂ 
(ಜಾತತಿ. ೬-೬)... " [ಕಂಟಕ +: ಭವನ] 
ಕಂಟಕಭೂಪ (ನಾ). (ಆಲಂ) ಶತ್ರುರಾಜ; ವೈರಿಯಾದ ಅರಸ: 
ಕಂಟಕಭೂಪರ ಕೋಂಟಿಯನಂಟ ಕರಂ ಕಾದಿ ಗೆಲ್ಲು (ಹಮಾರ. ೧-೬೦). 
[ಕಂಟಕ 4+ ಭೂಪ] 
ಕಂಟಕರೂಪ (ನಾ). (ಆಲಂ) ಮುಳ್ಳಿನಂತೆ ಇರುವವನು; ವಿಘ್ನ 
ಕಾರಿ; ` ಶತ್ರು: ಪರಮಾರ್ಥಮಾರ್ಗಕಂಟಕರೂಪರ್‌ ಧೀರರ್‌ . , . 
ನಡೆತಂದರ್‌ (ಹಮ್ಮಾರ. ೨-೧೦೦). [ಕಂಟಕ + ರೂಪ] 


30 


ಕಂಟಿಮೊನೆ 


ಕಂಟಕೆವಕ್ರಿಮ .(ನಾ). ೧. ಮು ಳ್ಳಿನಂತೆ ಬಾಗಿರುವುದು. 
೨. ಮುಳ್ಳಿನ ಡೊಂಕು, ಮುರಿತ. ೩. (ಆಲಂ) (ಇತರರಿಗೆ) 
ತೊಂದರೆಯನ್ನುಂಟುಮಾಡುವ ಸ್ವಭಾವ.೧,೩: ಕಂಟಕ 
ವಕ್ರಿಮಂ ಬದರದೊಳ್‌ . .. ಅಬ್ಲದಿಲ್ಲಮೆಲ್ಲಿಯುಂ (ಚಂದ್ರಪು. ೩-೯ ವ). 
[ಕಂಟಕ + ವಕ್ರಿಮ] 
ಕಂಟಕಸ್ಥಿತಿ (ನಾ). ೧. ಮುಳ್ಳುಗಳಿಂದ ಕೂಡಿರುವಿಕೆ. ೨. (ಆಲಂ) 
ಬಾಧೆಕೊಡುವವನಾಗಿರುವಿಕೆ. ೧, ೨: ನೆಗಟ್ಟುದ್ದ ೦ಡತೆ ಕಂಟಕಸ್ಥಿತಿ 
ಸರೋಜವ್ರಾತದೊಳ್‌.. ., ಹೀನಮೊಪ್ಪು ಗುಮುರ್ವೀಶರೊಳೊಪ್ಪ ದೆಂದೆಣಿ 
ಸಿದಂ ತನ್ನೇಲಸ್ಲೆಯಿಂ ಪದ್ಮಜಂ (ಪುಸ್ಪಪು. ೫-೫೬). [ಕಂಟಕ + ಸ್ಥಿತಿ] 
ಕಂಟಕಾಂಕುರ (ನಾ). (ಆಲಂ) ಮೈಮೇಲೆ ಮುಳ್ಳು ಬರುವಿಕೆ ; 
ನವಿಕೇಳುವಿಕೆ; ರೋಮಾಂಚನ: ಅತಿಪೀಡಿಸುಗುಂ ಸ್ಥಾನಚ್ಯುತ 
ನಾಗಿಯುಮಖಿಳಮಂ ಖಳಂ ವೃತಿನವೀರುತ್ಪತಿತಂ ಪಥಿಕರ ಪ ದತಳ 
ಹತಿಯಂ ಹತಕಂಟಿಕಾಂಕುರಂ ಮಾಡುವವೊಲ್‌ (ಲೀಲಾವ. ೧-೩೬). 
(ಕಂಟಕ + ಅಂಕುರ] 


ಕಂಟಿಕಾರಣ (ನಾ). ಮುಳ್ಳು ಗಾಡು: ಸ್ವಾತಂತ್ರದ ಕಂಟಕಾರಣ್ಯವೂ 
ನಾರತಂತ್ರದೆ ಸ್ವ ರ್ಣಪಂಜರಕ್ಕಿ ಎತ ಶತಶಃ ಶ್ರ ಸ್ಮವಾದುದೆಂಬ 
ಭಾವನೆಯು ಬಲಿಯತೊಡಗಿ (ಪ್ರ ಬಂಧ. ಜ್ನ ದೆ ಕಂಟಕ * ಅರಣ್ಯ] 


ಕಂಟಿಕಾರಿ (ನಾ). ೧. ಗುಳ್ಳದ ಗಿಡ್ಕ --ಕಾಯಿ. ೨. ಪಾದರಕ್ಷೆ. 
೧್ಕ ೨: ಓದಿದವ ತಾನೆಂದು ತನ್ನೆಯ ಪಾದೆರಕ್ಷೆಯನೌಷಧಕೆ ಸಂಪಾ 
ದಿಸುವನೀ ಕಂಟಿಕಾರಿಯನಆಿ ಯದವನೆಂದ (ನಿಭಾಗ. ೪-೧೭-೮). 

[ಸಂ. ಕೆಂಟಕಾರೀ ; ಕಂಟಕ + ಆರ್ಮಿ] 

ಕಂಟಕಾರಿಕೆ (ನಾ). ೧. ಗುಳ್ಳದ ಕಾಯಿ : “ನಿದಿಗ್ಮಿಕಾ, ಕಂಟಕಾರಿಕ್ಕಾ 
ವ್ಯಾಭ್ರೀ- ಈ ೩ ನೆಲಗುಳ್ಳಿ ೦೫ (ಹಲಾಯು. ೧೦೧-೪೬೫). 
೨. “ಅಂಟಾಳಗಿಡ” (ಗಂಗಾಮ. ೬೩). [ಸಂ. ಕಂಟಕಾರಿಕಾ] 

ಕಂಟಕಿ (ನಾ). ೧. ಮುಳ್ಳುಗಳಿಂದ ತುಂಬಿದ್ದು. ೨. ಮಾನು. 
೩. ಮುಳ್ಳುಗಳಿರುವ ಯಾವುದಾದರೂ ಗಿಡ. ೪. ಹಲಸು : ಕಂಟ 
ಕಿಯು ಜಃ ದಾಡಿಮಫಲಂ ಟಿಂಟಣಿಸಿ ತಳ್ಕೊಡೆದು ರಸಪ್ರವಾಹ 
ಗಳಾಗೆ (ಪ್ರಧುಪ. ೨-೨೧). ೫, ಕಡ್ಡಿ ; ಕುಂಚ: "ವರದಂತಮಂ ಕ್ಷೀರಿ 
ಕಂಟಕಿಗಳಿಂದೊರಸಿಯುರುನಿರ್ಮಲೋದಕದಿ ಗಂಡೂಷವೆರಿಬವನ 
ಚರಣಾಂಬುಜಕ್ಕೆ ಶರಣು (೮ಶಿಅಂ. ೪೫-೩). ೬. (ಆಲಂ) ಹೀಡಿಸು 
ವುದು ; ತೊಂದರೆ ಕೊಡುವುದು. ೭. ವಿಫ್ಲಕಾರಿ: ಕಪಟಿ ಕಂಟಕಿ 
ಕಟಕಿ ಕಡುದುಷ್ಟೆ (ಜೈ ಮಿಭಾ. ೫-೬೧). [ಆ ಸಂ. ಕಂಟಿಕಿನ್‌) 

ಕೆಂಟಿಕಿತ (ಗು). (ಆಲಂ) ರೋಮಾಂಚನ ಹೊಂದಿದ; ಮೈಗೆ 
ಮುಳ್ಳುಬಂದ: ಅಲೌಕಿಕಮಮಾನುಷಮೆಂದು ಕಂಟಕಿತಾಂಗನಾದ 
ನಿಳಾಧಿಪಂ (ಮಲ್ಲಿಪು. ೫-೪೩). [ಸೆಂ.] 

ಕೆಂಟಿಜವಾಬು (ನಾ). ಅಡ್ಡವಾದ ಉತ್ತರ; ಅ ಡ್ಡ-ಜವಾಬು: 
4 ಸಾಕುಮಾಡು ನಿನ್ನ ಕಟ್ಟುಕಥೆಯನ್ನು, ಇನ್ನುಮೇಲೆ ಈ ಕಂಟಜವಾಬು 
ಗಳನ್ನು ಇಲ್ಲಿ ಸೈರಿಸುವವರಾರೂ ಇಲ್ಲ ಗೊತ್ತೇನು? » (ಮೊಗ್ಗು. ೮೨). 

[ಕಂಟ? + ಜವಾಬು] 
ಕಂಟಿಣಿಸು "ಕಂಟಳಿಸು? ನೋ. 
ಕಂಟಣೆ "ಕಂಟಲೆ? ನೋ. 


``ಕಂಟಣೆಯೆತ್ತು "ಕಂಟಲೆಎತ್ತು' ನೋ. 


45 


ಕೆಂಬಮೊನೆ (ನಾ). ಕಂಟದ ಮೊನೆ; ಉಕ್ಕಿನ ಲೇಖನಿಯ ತುದಿ: 

, ಭೂತಳೆೇಶ್ವರ ಧನ ವೃದ್ಧಿ ರಾಜಗೃಹಕರ್ಮಕಳಾಪಸಮವ್ಮಯಂ 
ನಿರಂತರಮಿವರೊಂದು ಕಂಟಮೊನೆ ಬಾಳ್ಕೊನೆಯಾಗಿರೆ ಸಲ್ವುದು 
(ಅನಂಪು. ೨-೨೪). [ಕಂಟ + ಮೊನೆ] 


ಕಂಟಿಯ ಕೆಂಟಿ 

ಪಾಟ್ಮನೆವುಲ್ಲನುರ್ಚುವಂದದಿನೆಲ್ಲಂ ಪಿಡಿದುರ್ಚಿ ಜೇಳ್ವರರೆಬರ್‌ 
ಸುಡದಚಕ್ಕಿ ಸಲಾಜದಗ್ನಿ ಕಂಟಳಿಸುವಿನ೦ (ಜಗವಿ. ೧೬-೬೨); ಜಗ 
ವೆಲ್ಲಂ ಕಡುವಿಂಗೆ ಕಂಟಳಿಪಿನಂ (ಸೌಇಇ. ೫೪, ೯೨-೮ ; 12ನೆಯ ಕತ). 


ಕೆಂಟಿಯ "ಕಂಟಿಯ? ನೋ. 
ಕೆಂಬಿಲಿ "ಕಂಟಲೆ? ನೋ. 
ಕಂಟಲೆ, ಕಂಟಣೆ, ಕಂಟಲಿ, ಕಂಟಾಳ, ಕಂಡಾಲ (ನಾ). ಎರಡೂ 


ಪಕ್ಕಕ್ಕೆ ಸಮನಾಗಿ ಕೂಡುವಂತೆ ಹೇರುವ ಎರಡು ಒಡಲಿನ 
ಚೀಲ; ಹಸುಜೆ: ಎತ್ತು ಕಂಟಲೆ ಕಂಬಿ ಕಾವಡಿ ಜೊತ್ತ ಹೊರೆ 
ಹಸುಬೆಗಳ ಶರಣರ ಮೊತ್ತ ಸಾಗಿತು (ಶರಲೀ. ೫೪೦-೫) ; ಎಂಟು 
ತಿಂಗಳ ನಾರಿ ಎಂಟೀನ ಬಯಸಿದಳು ಕಂಟಲೆ ಅಕ್ಕಿ ಕೊಡ ತುಪ್ಪ 
(ಜಗೀತೆ. ೯೬) ; ಕುದುರೆಯ ಕಡಿವಾಣವು ಕೈಯೊಳಗಿರುವ ವರೆಗೆ ಅದರೆ 
ಮೇಲೆ ಕೂತರೂ, ಕಂಟಲೆ ಹೇರಿದರೂ , . . ಸುಮ್ಮನೆ ಹೋಗುವದು 
(ಮು ೦ಬ ಯು. ೪-೧೮೦). ಕೆಂಟಿಣೆ: ನೇಣ್‌ ಕಂಟಣೆ ಗೋಣಿ ದಂಡಿಗೆ 
ಸವಂಗಂ ಮೊಚ್ಚೆಯಂ ಹಲ್ಲಣಂ .,. ಇನಿತುಂ ದಂಡಿಂಗೆ ಸಾಮಗ್ರಿಗಳ್‌ 
(ಸೂಕ್ತಿ ಸು. ೧೮-೨೩); ರಸಭಂಡವೈದು ವಿದಳವಿಪ್ಪತ್ತೈದು ಪಸರ 
ಪತ್ತಿಗೆಯ ಕಂಟಣೆಯೆಪ್ಪತ್ತೈದು (ಶಿವಗೀ. ೧೮೯-೯೪೬). ಕಂಟಲಿ: 
ಪರಮೇಶ್ವರನು ಒಬ್ಬ ಬಣಜಿಗನೆ ವೇಷದಿಂದ ತನ್ನ ಗಿಡ್ಡ ಎತ್ತಿನ ಮೇಲೆ 
ಕಂಟಲಿಯನ್ನು ಹೇರಿಕೊಂಡು ಸುಮತಿಗೆ ಕಾಣಿಸಿಕೊಂಡನು (ಛದ್ರಾಯು. 
೭); ತಮ್ಮಣದೀಕ್ಷಿತರೆ ಕಾಯನ್ನು ಮಾತ್ರ ಅವರು... ತಮ್ಮ 
ಕಂಟಲಿಯಲ್ಲಿ ಹಾಕಿಕೊಳ್ಳುತ್ತ ಬರುತ್ತಿದ್ದರು (ಕಲಿಕು. ೫) ; “ನಾವೂ 
ನೀವೂ ನೆಂಟರು, ಆದರೆ ಕಂಟಲಿಯಲ್ಲಿ ಕೈಹಾಕಬೇಡಿರಿ” (ಕುಟುಂಬ. 
೪೫). ಕೆಂಬಾಳೆ: (8). ಕಂಡಾಲ: ಉಸಿಗನೆಡಗೌಂಕುಳೊಳಗೊಂದು 
ಕಂಡಾಲಮಂ. ಸಸಿನೆದೆಳೆಯುತ್ತೆ ಮಾದೇವಿ ಸಡಗರದೆ ಪಿಂದೆಸೆಯೊ 
ಳೊಪ್ಪ್ಪತ್ತಿರಲ್‌' (ಆರಾಚ. ೮-೪). 
[ದೇ. ॥ ತಮಿ. ಕಣ್ಳಾಳ; ತೆಲು. ಕಂಟಲ್ಕ ಕಂಟ್ಲಿ. / ಮರಾ, 

ಕಂಠಾಳ, ಕಂಠಾಳೀ] 

ಕಂಟಿಲೆಎತ್ತು, ಕಂಟಣೆಯೆತ್ತು, ಕಂಠಣೆಯೆತ್ತು (ನಾ). ಕಂಟಣೆ 
ಯನ್ನು ಹೊರುವ ಎತ್ತು; ಹೆಸುಬೆಯನ್ನು ಹೊರುವ ಎತ್ತು : 
ಮಂಗಳೂರಿಗೆ ಹೊರಡುವ ಕಂಟಲೆಎತ್ತುಗಳ ಜೊತೆಯಲ್ಲಿ ತನ್ನ ಇಬ್ಬರು 
ಆಳು ಹೊರಡುವಂತೆ ಏರ್ಪಾಡು ಮಾಡಿದನು (ಚಿಕರಾ. ೩೬೬). 
ಕಂಟಣೆಯೆತ್ತು : ಗುಡಿಯುಂ ಕಂಟಣೆಯೆತ್ತುಂ ನಡೆಗುದುರೆಯು 
ಮೆರಡು ಬಂಟರಿರ್ವರ್‌ ತೊತ್ತಿರ್‌ ಕಡುಗೂರ್ಪ ಮಿಂಡಿವೆಂಡಿತಿಯೊಡ 
ವಾರದ ದಂಡು ಜವನ ದಂಡಣೆಯಲ್ಲೆ (ಸೂಕ್ತಿಸು. ೧೮-೨೪). ಕಂರಣೆ 
ಯೆತ್ತು : ಚಂಡಿಗೊಳುವ ಕಂಠಣೆಯೆತ್ತ ಸಾಗಿಸಿ ಕೊಂಡೊಯ್ವುತ್ತಿದ್ದರು 
ಕೆಲರು (ನಾಗಕು. ೧೫-೫೦). 

[ಕಂಟಲೆ + ಎತ್ತ್ಯು (ಆ ಎಟ್ಟು;). 1 ಶಮಿ. ಕಣ್ವಾಳನೆರುದು] 

ಕಂಟಿವಜ (ನಾ). ಕಂಟದ ಮೇಲೆ ಹಾಕುವ ತೆರಿಗೆ; ಲಿಪಿಕಾರನ 
ಮೇಲೆ ವಿಧಿಸುವ ತೆರಿಗೆ: ಪುರವರ್ಗ ಗೌಡಿಕೆ ಮಾನ್ಯ ಪೇಕಿಪದಿಕೆ ಉಂಬ 
ಸಿದ್ಧಾಯ ದಾಯ ಕಾರಕ ಕಂಟವಣ ಮೊದಲವಿದ್ಕ * % ನುಂಟಾದನುಮ 
ಮಾಡಿಸಿಕೊಂಡಿದ್ದಾ (ಎಕ, ೪111, ಸೊರಬ. ೨೬೬-೩೫ ; 1629). "ಕಂಠ 
ವಣ' ಪರಾ. [ಕಂಟಿ + ಪಣ್ಮ] 

ಕೆಂಟಿವಲಗೆ (ನಾ). ಮುಳ್ಳುಹಲಗೆ (7): ಪೊಂಬಾಳೆಯ ಕಂಬಂಗಳಿಂ 

- ಪಚ್ಚೈಯ ಪಲಗೆಗಳಿಂ ಬಕುಳದ ಬೋದಿಗೆಗಳಿಂ ಬಂದೂಕದ ಬಾರನಟ್ಟಿಗೆ 
ಗಳಿಂ ಕೇತಕಿಯ ಕಂಟವಲಗೆ [ಪಾಠಾಂ. ಕಂಠದಲಗೆ]ಗಳಿಂ ಕುರವಕದ 


0 


50 


೨. ಅಸಹ್ಯಪಡು; ಜುಗುಪ್ಸೆಪಡು: ಬಳಮಟಾದಿರ್ದ ತೋಳನಿಟ್‌ಕೆಯ್ವ 
ಳಿಸಿಂದೆ ಪುರುಳ್‌ ಧುರಕ್ಕೆ ಕಂ(?) ಟಳಿಸೆ ಕನಲ್ಲು ಪೋಗೆ ಸಿರಿ (ಚಂದ್ರಪು. 
೨-೫೧). ೩. ಉತ್ಸಾಹಗೊಳ್ಳು; ರೋಮಾಂಚನಗೊಳ್ಳು; ನಿಮಿರು: 
ವೀರರಸಂ ಕರೆಗಣ್ಮಿ ಕಂಟಳಿಸೆ ಮೆಯ್ನ ವಿರಗ್ಗಳಮೊಬ್ಪಿದಂ ಗಳ ಸರಿತ್ಸುತ 
ನಾಹವಲಂಪಟಿಂ (ಕಾವ್ಯಾವ. ೪೮೯); ಇಳಾತಳಕ್ಕೆ ಕಿಳಿರ್ದುಪ್ಪರಿಸುತ್ತುಜಕ 
ಮಾಂಟ.ದಾಂಟ ಕಂಟಳಿಸಿ ಪೊದಳ್ನು ಪಾಯ್ದು ಪರಿಯಿಟ್ಟುದು ವಾಯು 
ರಯಂ ಹಯದ್ವಯಂ (ರಾಜಶೇ. ೧೩-೯೧). ೪. ಕೇಕರಿಸು: ತೂಂಕಡಿ 
ಸುವ ಬಿಳ್ತಾಗುವ ಬಿಕ್ಕುವ ತೇಂಕುವ ತೇಗುವ ಕಂಟಳಿಸುವಖಿಳ ವಿಕೃತಿಗೆ 
ಸಲ್ಲಂ (ಪುಷ್ಪ ಪು. ೧೨-೮೪). ೫. ಹೆದರು; ಭಯಪಡು : ಖಂಜೆಯ 
ಬಾಯಿಂ ತೊಲಗದೆ ಕಂಡರ್‌ ಕಂಟಳಿಸೆ ಕಾದಿದರ್‌ ಬಲ್ಲಂಡರ್‌ 
(ಪಾರ್ಶ್ವಪು. ೩-೧೫೧). ಕಂಟಣಿಸು: ೧. ಹೇಸಿಕೆಯನು ನೇಸ 
ಜುಗುಲನ ಕಾಳಿಜಂ ಕಂಟಣಿಸ (ಪಾಠಾಂ. ಕರಣಂ ಕಲ್ಲಯಿಸಲು] 
ಬೇಕೆಂದು ನೆರೆಹಿದೆಂ (ಹಚಕಾ. ೧೧-೩೦). ಗಂಟಲುರಂಬರಂ ಬಜತು 
ಗೋಣೆಟಲಲ್‌ ಕಡುಸೇದೆಯಿಂದೆ ಮೈ ಕಂಟಣಿಸುತ್ತಿ ಕೋಡಗ 
ಸೀದು ಮುಜುಂಟ ವಿಹಂಗ ಸಂಕುಲಂ (ಸೂಕ್ತಿಸು. ೧೦-೧೦೯) ; ಅಧಿಕ 
ನಲ್ಲಾ ಕರ್ಣ ಕಿಜುಕುಳನೆ ಕಂಟಣಿಸಬೇಡಿನ್ನು ಭಾಷೆಗಳುಂಟು ನಿನ್ನಲಿ 
(ಕುವ್ಯಾದ್ರೋ. ೧೫-೭). ಪಿ. ನರಕದ ನೆಲೆ ಪೇಸಿಕೆಗಳ ಕರು ಮಸಣದ 
ಪುಟ್ಟು ಪಾಪಜಿಜಕಿ , , , ಅಂತದಂ ಕಂಡು ಕಂಟಣಿಸುತ್ತಮೆನ್ನೊಳಿಂ 
ತೆಂಡೆಂ (ಕಾದಂಉ. ೭೪೮) ; ಪೇಸದೆ ಕಂಟಣಿಸದೆ ಬೆಕೆತೋಸರಿಸದೆ 
ಮಾಂಸಸೇವನೆಗೆಯ್ದನೆ ಭಕ್ತಂ (ಸಮಸ. ೧೪-೧೪೦) ; ಆ ಕೂಂಟಣೆಯ 
ಕಿವಿಲುತನಮಂ ಕೆಂಡು ಕಂಟಣಿಸಿ ವಿದೂಷಕನಿವಳಂ ಜವನಾದೊಡೊ 
ರ್ಮಿಂಗೆ ಕೊಯ್ಕಲಮ್ಮನೆಂದು ನುಡಿದು (ಶಾಂತೀಶ್ವ. ೧೧-೭೯ ವ). 
೩. ಕಣ್ಮಲರ್ಗಳ್‌ ಮಲರ್ದಳ್ಳೆ ಪೊಯ್ಯೆ ಮೆಯ್ಕೊಣಗೆ ಕೆಲಕ್ಕೆ ಕಂಟಣಿಸೆ 
ಮೆಯ್ನವಿರೊಯ್ಯನೆ ಕಂಠಕಂದಳಂ ತೆಜಕೆದು ಮಿಡುಂಕೆ `(ಲೀಲಾವ- 
೬-೭೦); ಸಂದ ಕಲ್ಯರಗೆ ನರರ ಮನ ನಾರಿಯರಿಂದ ರೋಂಪಿಸದೆ . 
ಕಂಟಣಿಸಿ (ವರ್ಧಚ. ೧-೩೫). ೫. ಆತುರಿಸಿ ಕಾಡುವೆನ್ನಂಡಲೆಗೆ ಕಂಟ 
ಣೆಸ [ಪಾಠಾಂ. ಕಂಟಳಿಸ್ಕ ಕಂಠಣಿಸ]ದೀತನಬ್ಲದೆ ನಿಲುವರಾರೆಂದು 
(ಸೋ ಮಚ, ೩-೪೬); ಬಂಟಿನಾಗಿರ್ದ ಗಣಕನ ಕಯ್ಮಲೆಂದೊಡವ 
ಕಂಟಣಿಸದೀಸಿಕೊಂಡಕ್ಷರವ ಕಂಡು ಮನವಂಟಿ (ಸೌ ಂದಪು. ೫-೮). 
ಕೆಂಶಣಿಸು : ೧. ಛೀಮನ ಗದೆಯ ಘಾತಿಯ ಫಬ್ಬಣೆಗೆ: ಕಂಕಣಿಸಿದವು 
ಟಿಂಕಣಿಸುವಾನೆಗಳು (ಕುವ್ಯಾಗು ೧-೫೪) ; ರವಿ ಮತ್ತೆ ಮೂಡಣ ಗದ್ದು 
ಗೆಯ ವೆಂಠಣಿಸಿದನು' ಕುಮುದಾಳಿ ಕಂಠಣಿಸೆ (ಕುವ್ಯಾಭೀ. ೭-೪) 
೫. ದೆಶಕಂಠಾಸುರನ ಕಂಠರವ ದಿಕ್ತತಿಯ ಕಂಠಣಿಸೆ (ಶತಸಾಂ. 
೭೦-೫೪)..೬, ಗೋಳಾಡು; ದುಃಖಿಸು : ಎಡೆ ಕಟ್ಟ ಕಡೆ ಕಂಠಣಿಸದ 
ಸಮಹಿತ ಸಾಧ್ಮರು (ಸದಗೋ. ೪-೨೦೧) ; ಎಸೆವುತಿರೆ ಬಂಡು ಮಹ 
ಮನೆಯ ಗೋವಳನ್ನಲ್ಲಿ ದೆಸೆದೆಸೆಗೆ ಕಂಪಿಸುತೆ ಕಂ [ಪಾಠಾಂ. ಟಿಂ]ರಣಿಸು 
ತಂತಲ್ಲಿ ನಿಂದು ಬಸವಂಗೆ ಬಿನ್ನೈಸಿದಂ (ಬಸರ. ೯-೧೦೪). 
[ಕಂಟಳ್ಳ + -ಇಸ್ಕು. / ಮರಾ. ಕಂಟಾಳಣೇ] 


ಕೆಂಬಾಳೆ "ಕಂಟಲೆ? ನೋ. 

ಕಂಟಿ (ನಾ). ಕೊರಳಿನ ಒಂದು ಆಭರಣ; ಹಾರ: *ಕಂಟ- 
ಕಂಠೀ = ಕಂಠಾಭರಣ ? (ತದ್ಭಕೋ. ೫); ಮೆಚ್ಚೀವೊಡಾ ಗಾವಮಂ 
ಸರಮಂ ಕಂಟಿಯ ಜೋಡುಸಾಲ್ಗಳನಿವಂ ನೀಡಲ್ಮನಂ ನ್ಹೋಳದ್ಳ 
(ಮೈಸೂಮೆ. ೪-೪೮). [ಆ ಸಂ. ಕಂಠೀ) 


ಕೀಟ್ವದುವಂಗಳಿ ೦ ಮಂದಾರದ ಮೊಳೆಸಾಲ್ಗಳಿಂ (ಕುಸುಮಾ. 
೧೨-೧೫೭ ವ). [ಕಂಟಿ ? + ಪಲಗೆ] 
ಕಂಟಳಿಸು, -ಕಂಟಣಿಸು, ಕಂಠಣಿಸು (ಕ್ರಿ). ೧. ಕುಗ್ಗು; ಸಂಕೋಚ 
ವಾಗು : ನಿಜಪುರೋಪವನ ಳೀಳೆ ಮಧುಮಾಸ ವಿರಶಿಯೊಳ್‌' ಮಸು |43 
ಳ್ಡಿರೆ ಕಂಟಳಿಸಿದೆ ಮೆಯ್ವೆರಸಿ ನಿಸಾಕುಳನಾದೊಂ (ಶಾಂಕಿಪು. ೫-೬೫); 


ಕಂಟ್ಕಿ 


ಕೆಂಟ್ಕ (ಗು). ೧. ಮುಳ್ಳಿನಿಂದ ಕೂಡಿದ. (ನಾ). ೨. ಪೊದೆ; 
ಮೆಳೆ; ಮುಳ್ಳು; ಹೊದರು: ಕಿರಿಗಿಡಗಳೂ ನಾನಾ :ಪ್ರಕಾರದ 
ಕಂಟಗಳೂ ಮುಖ್ಯವಾಗಿ ಬೆಳೆದಿರುತ್ತವೆ (ಕಭಾಗೆ. ೫೨); ಬನ್ನಿಯ 
ಕಂಟಿ, ಬೇವಿನ ಕಂಟ್ಯ ಮುಡಿಯನ ಕಂಟ , ,. ಮುಂತಾದ ಗಿಡಗಳಿದ್ದರೆ 
ಅವುಗಳ ಬೇರು ಸಹಿತ ಅಗೆದು ತೆಗೆಯಬೇಕು (ಕೃಷಿಪ್ರ. ೨೫) ; ಇಬ್ಬನ್ನಿ 
ತೊಳೆದರೂ ಹಾಲು ಮೆತ್ತಿದಾ ಕವಳಿ ಕಂಟಿಯಾ ಹಣ್ಣು ಹೊಳೆಹೊಳಿವ 
ಹಾಂಗ ಕಣ್ಣಿರುವ ಹೆಣ್ಣ (ನಾದಲೀ. ೫೮-೧೬). ಸಿ. ಗುಂಪು; ತೋಪು; 
ಸಮೂಹ: ಸಹಕಾರದ ಸಂದಣಿಯುಂ ತೆಂಗಿನ ತಿಂತಿಣಿಯುಂ ಕದಳಿಯ 
ಕಂಟಯುಂ ದಾಡಿಮದ ತೋರಣ ಮುಂ (ಕುಸುಮಾ. ೯-೮ ವ); 
ಕದಳಿಯ ಕಂಟಿ ಕಮ್ಮರದ ಸಂದಣಿ (ಸೂಕ್ತಿಸು. ೪-೩೭) ; ತೆಂಗಿನ 
ತಿಂಕಿಣಿಯುಂ ಕದಳಿಯ ಕಂಟಯುಂ ದಾಡಿಮಡೊತ್ತರಮುಂ(ಶಾಂತೀಶ್ವ. 
೧೦-೭೮ ವ). ೪. ಬೃಹಶ್ರೀ ಎಂಬ ವೃಕ್ಷಭೇದ. ೫, ಆರೇಖದಿರ. 
೬. ನೀರುಗಂಓ. ೩. ಒಂದು ಆಯುಧ: ಆನ್ಫಿಜ ಸುಲದಿ ಕಂಬು 
ಕಂಟಿ ಕುಲಿಶಾವನ.,. ಮೊದಲಾದಾ ಬತ್ತಿ£ಶಾಯುಧಾಶಕ್ತ (ಎಕ. ೫೪1, 
ಗುಬ್ಬಿ. ೩೪-೨೦; 1672). ಲೆ, (ಆಲಂ) ಹಿಂಸೆ; ತೊಂದರೆ. 
[< ಸಂ. ಕಂಟನ್‌] 
ಕಂಟಕ್ಕೆ "ಕಂಡಿಕೆ? ನೋ. 
ಕಂಬಕ್ಕೆ, ಕಂಟಿಗೆ (ನಾ). ಕೊರಳಲ್ಲಿ ಧರಿಸುವ ಚಿನ್ನದ ಏಕಾವಳಿ 
ಸರ; ಒಂದೆಳೆ ಹಾರ; ಕಂಠಿಕೆ: *ಕಂಠಿಉಾ- ಕಂಟಕೆ* ( ಮದ. 
೨೫೫ ಪ್ರಯೋ). ಕೆಂಟಿಗೆ: (8). [೬ ಸಂ. ಕಂಠಿಕಾ] 
ಕಂಟಿಗ (ನಾ). ಗದ್ದೆಗಳಿಗೆ ನೀರು ಹಾಯಿಸುವುದಕ್ಕಾಗಿ ಸರ್ಕಾರ 
ದಿಂದ ನಿಯುಕ್ತನಾದ ಸೇವಕ (೪. "ನೀರುಗಂಟಿಗ' ಪರಾ. 
[ಕಂಟ? + -ಇಗ] 
ಕಂಟಿಗೆ "ಕಂಟಕ್ಕೆ? ನೋ. 
ಕಂಟಿಯ, ಕಂಟಯ (ನಾ). ೧. ಮುಳ್ಳು. ೨. (ಆಲಂ) ವಿಘ್ನ: 
“ಕಂಟಯ - ಕಂಟಕ - ವಿಘ್ನ ಮುಳ್ಳು * (ತದ್ಭಕೋ. ೫). ಕಂಟಿಯ ; 
“ಕಂಟಕ, ಕಂಟಯ * (ಶಬ್ದಾನು. ೧೬೦ ಪ್ರಯೋ). 
[೮ ಸಂ. ಕಂಟಕ] 


ಕಂಟಯದಾರ, ಕಂಟಿಯಬಾರ, ಕಂಟಿಯದರ, ಕಂಟೆಯದಾರ,. 


ಕಂಟಿಯಬಾರ (ನಾ).` ಕಂಟಕ ಸಹಿತವಾದ ಬಾಗಿಲು; ದೊಡ್ಡ 
ದೊಡ್ಡ ಕಬ್ಬಿಣದ ಮೊಳೆಗಳು ಮುಂದೆ ಹಾಯ್ದಿರುವ ಬಾಗಿಲು: 


“ಫಂಟಿಯದಾರ - ಕಂಟಿಕದ್ವಾರ” (ತದ್ಭಕೋ. ೫). ಕಂಟಿಯಜಾರ : 
“ಕಂಟಕದ್ವಾರ-ಕಂಟಯಬಾರ” (ಶಮದ. ೨೯೬ ಪ್ರಯೋ); 


“ಕಂಟಯಬಾರಮೆನಲ್ಯದು ಕಂಟಕಮಹ ಬಾಗಿಲಕ್ಕು? (ಕವಿಕಂ. ೧೪೬); 
ಆರಾಜಗೇಹಾಜಿರದ ಸೀಯದರದ ಕಂಟಿಯಬಾರದೆಂತರಾಳದಲ್ಲಿ 
(ಅನಂಪು. ೧-೧೧೭ ವ). ಕೆಂಟೆಯದರೆ: *ಕಂಟಿಯದರಂ, ಕಂಟಿಯ 
ದಾರಂ, ಕಂಟಿಯಟಾರಂ? (ಶಬ್ದಾನ. ೩೭೮ ಪ್ರಯೋ). ಕಂಬೆಯ 
ದಾರ: “ಕಂಟಿಯದರಂ, ಕಂಟಿಯದಾರಂ, ಕಂಟಿಯಬಾರಂ? 
(ಶಬ್ದಾನು. ೩೭೮ ಪ್ರಯೋ). ಕೆಂಟಿಯಜಾರ : ಅರಿನೃಪಾಳರ' ಹಿಂಡ 
ನಿಜಾಸಿದಂಡದಿಂ ಕಂಟಿಯಬಾರದೊಳ್‌ ಸುಳಿಸಿ (ಇ. 2೭11, ೯೭-೧೭; 
1187). [< ಸಂ. ಕಂಟಕದ್ವಾರ] 

ಕೆಂಟಿಯಬಾರೆ "ಕಂಟಿಯದಾರ' ನೋ. 

ಕಂಟಿರಾಯಿ "ಕಂಠೀರಾಯಿ? ನೋ. 

ಕಂಟಿಸು; (ಕ್ರಿ). ನೀಡಿಸು; ಹಿಂಸಿಸು; ನೋಯಿಸು : ಬೆಸವರಿಗೆಯ್ವ 
ಬೇಸಜಕಿಸುವಿತ್ತುದನೆತ್ತುವ ಮೇಗುದೋರ್ಪ ಕಂಟಿಸುವ ಕನಲ್ವ ಕಡ್ಡ 
ಯಿಸುವೇಟ್‌ದನಂ. ತಿಳಿಪಲ್‌ ಮನಂಗೊಳಲ್‌ (ಶಾಂತಿಪು. ೮-೧೦೩); 


೧೩೩೬ 


20 


45 


ಕಂಠಗತವಾಯು 


ಅವಳುಮನೊಲಿಸಿ ಕಂಟಸಿ ಗೋವರೆ ಗುಗ್ಗುರಿಗೆ ಮಾಡಿಯುಂ ತಣೆ 
ಯಯ್‌ (ಕಾವ್ಯಾವ. ೧೬೬); ಕರೆಯದೆ ಕಾಡಿ ಕಂಟಸುವ ಕೂಂಟಣಿಯಂ 
ನೊಣಗಟಚ್ಚಿ ತಿಂಗೆ ಬೆಂಗುರುಟ ಬಳಾರಿ ಬಾಡಿಸುಗೆ (ಲೀಲಾವ. ೨-೧೦೬) ; 
ಸತಿ ಕಂಟಿ (ಪಾಳಾಂ, ಹಿ]ಸಿ ಕಾಡುವಳಿಂದು (ಸೂಕ್ತಿ ಸು. ೩-೧೪೦); 
ಮುಳಿವ ಕನಲ್ವ ಕಂಟಸುವ ಕಾಡುವ ಬೇಡುವ (ರಸರ. ೩-೧೫೬), 
[ಕಂಟಿ + -ಇಸ್ಕು. ॥ ಪ್ರಾ. ಕಟ್ಟ ( ಸಂ. ಕಷ್ಟ)] 

ಕಂಬಿಸ್ಕು "ಕಟ್ಟಿಸು? ನೋ. 

ಕಂಟ್ಮು (ನಾ). ೧. ಬಾವಿಯ ಒಳಗೋಡೆ ಅಥವಾ ಮನೆಯ 
ಒಳಗೊ ಡೆಯಲ್ಲಿ ಚಾಚಿರುವ ಛಡಿ, ಚಡ, --ಕಂಟ. 
೨. ಪಾತ್ರೆಯ ಅಂಚು, ಕಂಟಿ. &. ಬಾವಿಯಲ್ಲಿ ಇಳಿಯು 
ವುದಕ್ಕೆ ಮಾಡಿದ ಸೋಪಾನಮಾರ್ಗ (8). [ಆಕಂಟ?] 

ಕಂಟ್ಮು "ಕಮಟು' ನೋ. 

ಕಂಟಔಿಯದರ "ಕಂಟಯದಾರ' ನೋ. 

ಕಂಟೆಯದಾರ "ಕಂಬಿಯದಾರ' ನೋ. 

ಕಂಬೆಯಬಾರ "ಕಂಬಯದಾರ' ನೋ. 

ಕಂಠ (ನಾ). ೧. ಕೊರಳು. ೨. ಪಾತ್ರೆಯ ಕಂಟ. ೩. ನಾದ; ಧ್ವನಿ. 
೪. ದೇಹ. ೫, ಸಾಮಾಪ್ಯ. ೬. ದಂಡೆ; ತಟ; ದಡ. ೭. ಬರೆಯುವ 
ಉಕ್ಕಿನ ಲೆಕ್ಕಣಿಕೆ; ಕಂಟಿ: “... ಕೈಯೊಳಗಿನ ಓಲೆಕಂಕಗಳನ್ನು 
ಬಿಸುಟು ಇದನ್ನು ಆರಿಸಿ ಹೋದನು? (ಕಪಪು. ೬-೬೫) ; ಬದಿಯಲ್ಲಿ 
ಬರೆಯುವ "ಕಂಠ 'ವಿದೆ (ವಿಜಸಾ. ೬೮). ಲೆ, ಕಾಂಡ: “ಪತ್ರಿ [ಪಾಕಾಂ. 
ಪ್ರತಿ) ನಾರಾಚಮೆನೆ ಕೆಂಠ” (ಮಂಗರಾ. ೧೦೬-೧೫); “ನೀರಲ್ಲಿ ನಿಜ 
ಕಂಠದಲ್ಲಿ ಪ್ರಸ್ತಾವದಲಿ ನಿಂದೆಯಲಿ ಶಸ್ತ್ರದಲಿ ಕಾಂಡಮಕ್ಕುಂ | 
(ಮಂಗರಾ, ೧೪೭-೩೮); *ಸಂಹನನ ಸಮಾಪ ನಾದ ತಟ ಕಂಧರಮೆಂಬಿವು 
ಕಂಠವಾಚಕಂ? (ನಾನಾರ,೫೨). ೯. (ಭಾರತೀಯ ವಾಸ್ತು ಶಿಲ್ಪದಲ್ಲಿ) 
ದೇವಾಲಯದ ಕಮಾನಿನ ಒಂದು ಅಂಗ. ೧೦. ಒಂದು ಔಷಧಿ 
ಗಿಡ: *“ಕಾಡಪುಂಖ- ಕಂಠ, ಉತ್ತರಣೆ ೨ (ಓಷಧಿ. ೩೧). 

ಕಂಠಚಾಮಾಕರನ್ಕಾಯ - ಒಂದು ಬಗೆಯ ನ್ಯಾಯ; ಕೊರಳಲ್ಲಿ 

ಚಿನ್ನದ ಆಭರಣವನ್ನಿಟ್ಟುಕೊಂಡು ಬೇಕಿ ಎಲ್ಲಾ ಕಡೆ ಹುಡುಕು 
ವುದು. ಕಂಶಶೋಸಿಕೊಳ್ಳು - (ಆಲಂ) ವ್ಯರ್ಥವಾಗಿ ಮಾತ 
ನಾಡು; ಗಂಟಲು ಒ ಣಗಿಸಿ ಕೊಳ್ಳು; ಕಂಠಶೋಷಣೆ ಮಾಡಿ 
ಕೊಳ್ಳು : ವಿದ್ಮಾಗುರು ಎಂದರೆ ಕಾಸಿಗಾಗಿ ಕಂಠಶೋಸಿಕೊಳ್ಳುವ ಪಶು 
ಎಂಬ ಭಾವನೆ (ಹೇಮಳಕೂ. ೧೦). [ಸಂ.1 


| ಕಂಠಕಚ್ಚರ (ನಾ). ಕುತ್ತಿಗೆಗೆ ತಗುಲಿ ಹಾಕಿಕೊಳ್ಳುವ ಚೀಲ(?): 


“ಕಂಠಕಚ್ಚರದೊಳ್‌ ಬಕ್ಕಳೆ” (ಕರ್ಣಾನಿ. ೮೪೪). [ಕಂಠ ಕಚ್ಚರ] 

ಕಂಠಕುಬ್ಬ (ನಾ). [ವೈದ್ಯಶಾ] ಒಂದು ಬಗೆಯ ಸನ್ನಿಪಾತ ಜ್ವರ: 
ಕಂಠಕುಬ್ಬ. . . ಪ್ರಳಾಪಗಳೆಂದು ಪದಿಮೂರು ತೆರನಾದ ಈ ಸನ್ನಿ 
ಪಾತಂಗಳ್ಳಿ (ಸಕವೈ. ೧೫೧). [ಕಂಠ + ಕುಬ್ಬ] 

ಕಂಠಗತ (ಗು). ೧. ಕುತ್ತಿಗೆಗೆ ಬಂದಿರುವ: ಮುನಿಕುಮಾರಂ ಬರು 
ತಿರ್ದ ಬಟ್ಟೆಯೊಳ್‌ ಕಂಠಗತಪ್ರಾಣನಾಗಿರ್ದೆನ್ನಂ ಕಂಡು (ಕಾದಂಪೂ. 
೨೦೮); ಕಂಠಗತಪ್ರಾಣಿಯನವಳ್‌ ನಿನ್ನ ದೂಸಆ್‌ ೦ ಬಬ್ಬ ಪ್ಪ ಳ್‌ 
(ಸೂ ಕ್ತಿ ಸು. ೧೫-೧೮). (ನಾ). ೨. (ಆಲಂ) ಪೇಚು; ಅತ್ಯಂತ 
ಕಷ್ಟ. [ಸೆಂ] 

ಕಂಠಗತವಾಯು (ನಾ). ಉಸಿರು ಕೊರಳೊಳಗೆ ಬಂದಿರುವವನು; 
ಮರಣೋನ್ಮುಖನಾದವನು:; ಅಂತು ಬಿಟ್ಟು ಜಟಾಯು ಕಂಠಗತ 
ವಾಯುವಾಗೆ ದಶಕಂಠನುಯ್ವ ಸಮಯದೊಳ್‌ (ಪಂರಾಮಾ. ೯-೧೦೬ ವ). 

[ಕಂಠಗತ + ವಾಯು) 


ಕಂಠಗತಾಸು 


ಕಂಠಗಶಾಸು (ನಾ). ಪ್ರಾಣವು ಕೊರಳವರೆಗೆ ಬಂದಿರುವವನು; 
ಮರಣೋನ್ಮುಖನಾದವನು : ಅಗಧರ ನಿನ್ನಂಭ್ರ)ಭಾರಮಂ ಕ್ಷೀಣ 
ಬಲೋರೆಗೆನೆಂತು ಸೈರಿಪಂ ಕಂಠಗತಾಸುವಕ್ಕುಮೇಕಕ್ಷಣದಿಂ (ಜಗವಿ. 
[ಕಂಠಗತ 4 ಆಸ್ಕು] 
ಕಂಠಗರಲ (ನಾ)..ಕೊರಳಲ್ಲಿ ವಿಷವುಳ್ಳವನು ; ಶಿವ (ಕಿ). 
[ಕಂಠ-- ಗರಲ] 
ಕಂಠಗ್ರಹಂಗೆಯ್‌ (ಕ್ರಿ). ಕಂಠವನ್ನು ಹಿಡಿ; ಕತ್ತು. ಹಿಸುಕು: 
ಆಂತಕಂ ಕಡುಪಿನಿಂ ಕಂಠಗ್ರಹಂಗೆಯ್ಯದಿಂ ತಡೆಯಂ (ಆದಿಪು. ೧-೭೯). 
[ಕಂಕಗ್ರಹ್ಯ* ಗೆಯ್‌ (ಆ ಕೆಯ್‌,)] 
ಕರಣಿಸು "ಕಂಟಳಿಸು' ನೋ. 
ಕಂಕಣೆಯೆತ್ತು "ಕಂಟಲೆಎತ್ತು' ನೋ. 
ಕಂಠಶಾಲನ್ಯ (ನಾ). [ವ್ಯಾಕ] ಕಂಠ ಮತ್ತು ತಾಲು ಎರಡೂ 
ಕೂಡುವ ಎಡೆಯಲ್ಲಿ ಉಚ್ಚಾರವಾಗುವ ವರ್ಣ: ಕಂಠತಾಲವ್ಶ - 
ಐ (ಕೈಪಿಡಿ. ೫) [ಸೆಂ. (ಕೆಂಠತಾಲು + -)] 
ಕಂಠತ್ರಾಣ (ನಾ). ೧. ಕೂಗಿಕೊಳ್ಳುವ ಶಕ್ತಿ: ಆ ತಂದೆ ತಾಯಂದಿರ 
ಸಂಸ್ಕೃತ ಪ್ರಿಯತೆಯನ್ನೂ ಕಂಠತ್ರಾಣವನ್ನೂ ನಾನು ಗೌರವಿಸುತ್ತೇನೆ 
(ಗಾಳಿಸ. ೮೬). ೨. “(ಹೆಂಗಸಿನ) ತಲೆಯ ಮತ್ತು ಕತ್ತಿನ ಮೇಲೆ 
ಹೊಡೆದುಕೊಳ್ಳುವ ವಸ್ತ್ರ? (Gorget. ಇಂಕನಿ). 
[ಕಂಠ- ತ್ರಾಣ] 
ಕಂಕನಾಳ (ನಾ). ಕಂಠದ ನಾಳ: ಚಂಚುವಂ ತೆಜಕಿದೆಲಂಕೆ ನೆಟಲ್ಲಿರೆ 
ಕಂಠನಾಳಮಂ ನೀಡಿ ವಿಯತ್ತಲಕ್ಕೊಗೆದು ಕಾರಮುಗಿಲ್ವನಿಯಂ ಮನಂ 
ಕುಳಿರ್‌ಕೋಡುವಿನಂ ಕರ್ದುಂಕಿ (ಪಂರಾಷಾ. ೩-೧೪೭) ; ಕಂಠನಾಳ 
(Larynx) ದೊಳಗೆ ತೊಂದರೆಯುಂಬಾದಾಗ ಕಂಠನಾಳದ ಹತ್ತಿರ ಶೇಖ 
ರಣೆಯಾದ ಜೊಲ್ಲನ್ನು ಹೀರಿ ಹೊರತೆಗೆಯಬೇಕು (ಕೆಲರೋ. ೨೬). 
[ಕಂಠ + ನಾಸ (ಇ ನಾಲ,)] 
ಕಂಠಪಟ್ಟಿಕೆ (ನಾ). ಕೊರಳಪಟ್ಟಿ; ಕೊರಳಿಗೆ ಕಟ್ಟಿಕೊಳ್ಳುವ ಬಟ್ಟಿ; 
ಕಂಠಬಂಧ: “ಅವನ ಕಂಠಪಟ್ಟಿಕೆಯನ್ನು ಸಡಿಲಗೊಳಿಸಬೇಕು? 
ಎಂದು ಅಂಚೆಯವ ಸೂಚಿಸಿದನು. (ಪುನರು. ೪೪೪). 
[ಕಂಠ + ಪಟ್ಟಿಕೆ] 
ಕಂಠಪಾಠ (ನಾ). ಉರುಹಾಕುವುದು; ಗಟ್ಟಿ ಮಾಡಿಕೊಳ್ಳುವುದು; 
ಬಾಯಿಪಾಠ ಮಾಡುವುದು : ವಾಲ್ಮೀಕಿಯಿಂದ ರಾಮಾಯಣವನ್ನು 
ಕಂಠಪಾಠಮಾಡಿದ ಕುಶಲವರು ಯಾರೆಂಬುದೇ ಈಗಿನ ಪ್ರಶ್ನೆ (ಭಾರದ. 
೮೬). [ಕಂಠ + ಪಾಠ] 
ಕಂಠಪಾವಡ (ನಾ). ಕೊರಳಿಗೆ ಕಟ್ಟಿಕೊಳ್ಳುವ ಬಟ್ಟಿ : ಕಂಠಪಾವಡ 
ವಾದಲ್ಲಿ ಉರದಿಂದ ಮಾಜ ಹಾಯಲಾಗದು (ಎಲೇಶ್ವ. ೫೪). 
[ಕಂಠ + ಪಾವಡ] 
ಕಂಠಪೂರ್ತಿ (ಅ). ಕುತ್ತಿಗೆ ಮಟ್ಟ; ಕೊರಳು ತುಂಬುವವರೆಗೆ: 
ಕಂಠಪೂರ್ತಿ ಕುಡಿದು ಬಿದ್ದಿದ್ದ (ಹೊಸಕ್ತಿ. ೪೯); ಕಂಠಪೂರ್ತಿಯಾಗಿ 
ತಿಂದಾದ ಮೇಲೆ ನಾಲಿಗೆ ಗಂಟಿಲುಗಳ ತೀಟಿಯನ್ನು ತೀರಿಸಿಕೊಳ್ಳುವ 
ಸಲುವಾಗಿ ಹಾಗೆ ಆವರು ಮಾತಾಡುತ್ತಿದ್ದೆಂತೆ ಅವನಿಗೆ ಭಾಸವಾಯಿತು 
(ಪುನರು. ೧೨೪). [ಕಂಠ + ಪೂರ್ತಿ] 
ಕಂಠಬಂಧ (ನಾ). ಎ ಕಂಠಸಟ್ಟಿಕೆ : “[ಷರ್ಟಿನ ಕೊರಳಪಟ್ಟಯನ್ನು 
ಬಕಿಧಿಸುವ(0ತೆ ತೋರುವ) ರೇಷ್ಮೆ, ಮೊದಲಾದವುಗಳಿಂದ ಮಾಡಿದೆ] 
ಕೆಂಕಬಂಧ? (೫೮೦೬-೧೮. ಇಂಕನಿ). [ಕಂಠ + ಬಂಧ] 
ಕಂಠಭೂಷೆ (ನಾ)..ಕೊರಳಲ್ಲಿ ಧರಿಸುವ ಒಂದು ಆಭರಣ; ಅಡ್ಡಿಕೆ; 
ಚಿಕ್ಕಕಂಠಿಕೆ (8). [ಕಂಠ + ಭೂಷೆ] 


೩-೧೧೦). 


೧೩೬೭ 


20 


25 


40 


ಕಂಠಶೋಹಣೆ 


ಕಂಠಮಗೆಜಕೆ (ನಾ). ಒಂದು ಕೆರೆಯಹೆಸರು: ನೆಜ್‌ನ ಗುಣಾಡ್ಮ(ಢೈ) 
ರೃಣ್ಮಮಗೆಕಕಿಗಿಸಿತುಂದ್ರವ್ಯ ದಾಯಮಂ ಕೊಟ್ಟಾ(ಟ್ವಿ) ವರ್ಗ (ರ್ಗ) ಳ್‌ 
ತಜಕಿಸನ್ಹೀ ಶಾಸನವನ್ನಿಜಸಿದರ್‌' (ಇಆ. X11, ೨೨೩-೧೧ ; 929). 

[ಕಂಠಮ್ಯ* ಕೆಟ್‌] 

ಕಂಠಮಣಿ (ನಾ). ೧. ಗಂಟಲಿನಲ್ಲಿರುವ ಮೃ ದ್ವ ಸ ಯ ಭಾಗ; 
ಗಂಟಲುಮಣಿ; ಗೋಮಾಳೆ ; ಧ್ವನಿಪೆಟ್ಟಿಗೆ: “ಗಂಟಲಿನಲ್ಲಿ ಶ್ವಾಸ 
ನಾಳದ ಹೊರಮೈಯಲ್ಲಿ ಕಾಣುವ "ಥೈರಾಯ್ಡ್‌ ಕಾರ್ಟಲೆಜ್‌' ಎಂಬ 
ಮೃದ್ವಸ್ಥಿಯ ಚಾಚಿಕೊಂಡಿರುವ ಭಾಗ : ಕಂಠಮಣಿ; ಗಂಟಲಮಣಿ ; 
ಗೋಮಾಳೆ? (46೩೫೬8 ೩೧೧. ಇಂ ನಿ). ೨, ಕೊರಳಲ್ಲಿ ಧರಿಸುವ 
ರತ್ನ. &. (ಆಲಂ) ಪ್ರಿಯವಾದ ವಸ್ತು. [ಕಂಠ * ಮಣಿ) 

ಕಂಠಮಾಲೆ (ನಾ). ಕೂರಳಲ್ಲಿ ಧರಿಸುವ ಸರ: ಮಾಲೆಗೆ -ಕಂಠಮಾಲೆ, 
ಪಚ್ಚೆ ಮಾಲೆ (ಶಮದ. ೨೯೮ ಪ್ರಯೋ); ಕಂಠಮಾಲೆ ೧ಕೆ ಮುತ್ತು ೨೦ 
ಮಾಣಿಕ ೧೮ ನೀಲ ೨ ತುಂಬಿದೆ ಕುಸುರಿ ೩೮ (ಸೌಇಇ. 12-51, ೪೮೭-೩; 
1513) ; ಹೊಳೆವ ವಜ್ರದ ಕಂಠಮಾಲೆ ಮಾಣಿಕ್ಕದ ಸುಲಲಿತ ಕಂಠಮಾಲೆ 
ಗಳ... ಸಲೆ ಧರಿಸಿದಳು (ಕಂನವಿ. ೨೪-೬೪). [ಕಂಠ ಮಾಲೆ] 


-ಕಂಠರುತಿ (ನಾ). ಕಂಠಧ್ವನಿ : ಶಕುನಿರವಕ್ಕೆ ಕಂಠಕರುತಿ ಕೂಟ 


ದೊಡಂಬಡಿನೊಳ್‌ ನಿಮಿರ್ಚೆ ಗಾಯಕತೆಯಂ (ಶಾಂತಿಪು- ೮-೧೦೧). 
[ಕಂಠ + ರುತಿ] 

ಕಂಠಲಗ್ನ್ನ (ಗು). ೧. ಕೊರಳಿಗೆ ಅಂಟಿಕೊಂಡ, --ಅಶ್ಪಿಕೊಂಡ. 
(ನಾ). ೨. ಕೊರಳನ್ನು ಅಪ್ಪಿ ಕೊಂಡವಳು ; ಪ್ರೇಯಸಿ: ಅವಳು 
"ಆನಂದದಿಂದ ಔರಂಗಜೇಬನ ಕಂಠಲಗ್ನಳಾದಳು? (ಬಂಕಿಮ. ೨೪೫). 

[ಕಂಠ + ಲಗ್ಗೆ] 

ಕಂಠವಣ (ನಾ). ಕಂಟಿದ ಮೇಲೆ ಹಾಕುವ ತೆರಿಗೆ; ಲಿಪಿಕಾರನ 
ಮೇಲೆ ವಿಧಿಸುವ ತೆರಿಗೆ: ಭೂಮಿಗಳು ಮನೆಗಳು ಆಯಹಾರಕ'ಕಂಠ 
ವಣವಳೆ ಬುಟ್ಟ ಮೊರಸಹಿತಾ ಕೊಟ್ಟು (ಮೈ ಆರಿ. ೧೯೨೮, ೬೪-೧೫) 1553). 
"ಕಂಟವಣ' -ಪರಾ. [ಕಂಠ *`ಪಣ್ಮ] 

ಕಂಠವಸ್ತ್ರ (ನಾ). ಕತ್ತಿಗೆ ಸುತ್ತಿಕೊಳ್ಳುವ ಬಟ್ಟಿ; ರೇಷ್ಮೆ ಮೊದ 
ಲಾದವುಗಳ ಚಿಕ್ಕ ಚೌಕ: *ಕಂಠವಸ್ತ್ರ? (Neckerchief. ಇಂಕನಿ) ; 
ನನ್ನ ಕಂಠವಸ್ತ್ರವನ್ನು (ಮಫ್ಹರ್‌) ಕೈ ಚೀಲದಲ್ಲೇ ಇರಿಸಿದ್ದೆ (ನರಟರು. 
೯೯). [ಕತ ವಸ್ತ್ರ] 

ಕಂಠಶಾಲೂಕ (ನಾ). ಕಂಠರೋಗೆಗಳಲ್ಲಿ ಒಂದು: ಎಲಚಿಯ ಹಚ್ಜೆನ 
ಹಾಗೆ ಕೊರಳ ಒಳಗೆ ಶ್ಲೇಷ್ಮಾಧಿಕ್ಕದಿಂದ ಗ್ರಂಥಿ ಕಠಿಣವಾಗಿ ಸ್ಥಿರವಾಗಿ 
ಇಹುದು. ಅದು ಕಂಠಶಾಲೂಕವೆನಿಸಿಕೊಂಬುದು (ವೈದ್ಯಸಾ. 21, ೧೧೭). 

[ಕಂಠ + ಶಾಲೂಕ] 

ಕಂಠಶುದ್ಧಿ (ನಾ). ಕಂಠಶುದ್ಧವಾಗಿರುವಿಕೆ; ಧ್ವನಿಯ ಸ್ಪಷ್ಟತೆ: 
ಇದೆರಿಂ ಖಾಸ್ಕ ಶ್ವಾಸ... ಕ್ರಿಮಿರೋಗ ಸಹ.ಪರಿಹಾರವಹುದು. 
ಶರೀರಕಾಂತಿ, ಕಂಠಶುದ್ಧಿ, ಅಗ್ನಿಪಟುತ್ವ, ಧಾತುವೃದ್ಧಿ ಸಹ ಉಂಟಾಗು 
ವುದು (ಸಕವೈ. ೨೧೮). [ಕಂಠ + ಶುದ್ಧಿ] 

ಕಂಠಶೋಷ (ನಾ). ೧. ಕೂಗಾಡಿ ಗಂಟಲು ಒಣಗಿಸಿಕೊಳ್ಳುವುದು. 
೨. (ಆಲಂ) ಫಲವಿಲ್ಲದೆ ಮಾತಾಡುವಿಕೆ : “ಮನೆಯಲ್ಲಿ ಕಿರಿಯರ 
ಮುಂಜೆ ಇವನು ಹಗಲೆಲ್ಲ ಕಂಠಶೋಸ ಮಾಡಿಕೊಳ್ಳುತ್ತಿದ್ದದ್ದು ಒಂದನ್ನೇ 
ಹೇಳಿ - ಮನೆತನದ ಹೆಸರೆನ್ನು ಕೆಡಿಸಬೇಡಿಕೋ? ... ಎಂದು ತೊಳ 
ಲಾಡಬೇಕು (ಮೂರುದಾ. ೫೭). [ಕಂಠ .ಶೋಷ] 

ಕಂಠಶೋಷಣೆ (ನಾ). - ಕಂಠಶೋಷ ೧: ಕಪ್ಪುಬಣ್ಣದ ವೈಶ್ಯನೊಬ್ಬ 
ದೊಡ್ಡೆ ದನಿಯಲ್ಲಿ ಕಂಠಶೋಷಣೆ ನಡೆಸಿದ್ದ (ಹೊಸಕ್ಷಿ. ೧೮೩) 

[ಕಂಠ + ಶೋಷಣೆ] 


ಕಂಳಶ್ರೀ 


ಕಂಠೆಶ್ರೀ (ನಾ). ಧ್ವನಿಯ ಸಂಪತ್ತು; ಉತ್ತಮವಾದ ಶಾರೀರ: 
*ಶ್ರೀಕಂತೆಯ್ಮನವರ "ಕಂಕಶ್ರೀ * ಇತರರಿಗಿಲ್ಲ (ಕಒಸಾ. 2೧೪, 
ಪೀಠಿಕೆ) ; ಕೃಷ್ಣಯ್ಯರ್‌ ಅನರಿಗೆ... ಮಂದರಶ್ರುತಿಯಲ್ಲಿ ಹಾಡಬಲ್ಲ 
ಕಂಠಶ್ರೀ ಇತ್ತು (ಸಂಗೀತ. ೪೦). _ [ಕಂಠ ಶ್ರೀ) 

ಕಂಠಸೂತ್ರ (ನಾ). ೧. ಹೆಂಗಸರು ಕೊರಳಲ್ಲಿ ಧರಿಸುವ ಸರ: ಈ 
ಕಂಠಸೂತ್ರಮಾ ಕರ್ಣತಾಟಿಂಕೆಮಾ ಶ್ರೀಕರಂ ನಿಜಜನನಿಗೇಕೆಂದು ಬಿಡಿ 
ಸಿದ ಸಾಕಿನ್ನು (ಜೈ ಮಿಭಾ. ಆ. -೨. ಹಾ ಸೂತ್ರ (ಕಿ). 
೩. '[ಕಾಮಶಾ] ರಿನ ಒಂದು ಪ್ರ 

[ಕಂಠ + ಸೂತ ತ 

ಕಂಠಸ್ಥ (ಗು). ೧. ಕೊರಳಲ್ಲಿರುವ :' ಕಂಠಸ್ಥ ನಕ್ಷತ್ರ ಮಾಲೆಯಿಂ ... 

ಉಡ್ಛಾಸಸಿದಂ ಸ್ವ ಸ ಯಂವರದೊಳ್‌ (ಶಾಂತಿ ಸೆ ೫-೧೬೧). (ನಾ). 
(ಆಲಂ) ಬಾಯಿಪಾಠ ; ಕಂಠಪಾಠ; ಗಟ್ಟಿಮಾಡುನಿಕೆ: 
ವ್ಯಾಖ್ಯಾನಕಾರನು ಈ ಪದ್ಯಗಳನ್ನು ಕೊಟ್ಟು: ಭಾಷಾ ಭ್ಹಾಸಿಗಳಿಗೆ ಕಂಠಸ್ಥ 
ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದಾನೆ (ಶಮಪಾಂ. ೫೭). 
([ಸಂ.) 

ಕಂಠಾಭರಣ (ನಾ). ಕೊರಳಲ್ಲಿ ಧರಿಸುವ ಆಭರಣ: ಆ ತ್ರೈಳುವನ 
ಕಾಂ[ತೆಗಂ] ದಲ್‌ ಕಂಠಾಭರಣಮೆನೆ ಪರೆದ ತನ್ನಧ್ವರ ಧೂಮದೆ ಕರಿದು 
ಮಾಡಿದಂ ನಿಜಯಶಮಂ (ಪಂಪ ಭಾ. ೧೪-೪೪); ಅವಳ ಕೊರಳಲ್ಲಿದ್ದ 
ಕಂಠಾಭರೆಣವನ್ನೂ ... . ಅರಸನ `ಮುಂದಿಟ್ಟಿನು (ಕವಿಕ. ೧೫). 

[ಕಂಠ + ಆಭರಣ] 

ಕಂಠಿ (ನಾ). ೧. ಕಂಠ; ಗಂಟಲು. ೨. ಕೊರಳಲ್ಲಿ ಧರಿಸುವ ಸರ: 

"ಉರಸ್ಸೂತ್ರಿಕೆ-ಹೊಕ್ಕುಳ ತನಕ ಜೋತಾಡುವ ಮುತ್ತಿನ ಕಂಠಿ3 


೧೩೮ 


20 


(ಗಂಗಾಮ. ೪೫) ; ಲುಳಿದಾರ ಮುಂಗೆಯ್ಯ ಮುರಿ ಪೆಂಡೆಯ ತೋಳ ಬಳೆ | 


ಕಂಠಿ [ಪಾಳಾಂ. ಕಂಟಿ] ಕಡೆಯ ಕಡು ೬ ನಾ ಬಲುರಾಸಿ (ಕುರಾಸಾಂ. 
೩೮-೯೫) ; ಆ... ಅವನ ಕೊರಳಿಗೆ ಹಾಕಿದ ಕಂಠಿಯ ಮೇಲೆ 
ಕೈಯಾಡಿಸುತ್ತಿದ್ದ? (ಆ ಬೋಲೀ. ೪೭). ೩. ಕುದುರೆಯ ಕತ್ತಿಗೆ 
ಕಟ್ಟುವ ಹೆಗ್ಗ. (ಸಂ. ಕಂಠೀ] 

ಕಂಠಿಕಾಬಂಧ (ನಾ). ಕಂಠಹಾರವನ್ನು ತೊಡಿಸುವುದು: ಯುವರಾಜ 
ಕಂಠಿಕಾಬಂಧವಂ . . . ನೃಪಂ ನಿರ್ಮಿಸಿದಂ (ಪುಷ್ಪಪು. ೪-೮೩). 

[ಸಂ. (ಕೆಂರಿಕಾ + ಬಂಧ)] 

ಕಂಠಿಕಾಳಾಯಿ (ನಾ). ಒಂದು ಸಮುದ್ರಪ್ರಾಣಿಯ ಒಳಚಿಪ್ಪು; 
ಸಮುದ್ರದ ಹಾರೆ: *“ಕಫಂ-ಕಡಲನಾಲಗೆ, ಕಂಠಿಕಾಳಾಯಿ? 
(ಓಷಧಿ. ೧೯). [?) 

ಕೆಂಠಿಕ್ಕೆ, (ನಾ). ಒಂಟಿಳೆಯ ಮುತ್ತಿನ ಹಾರ; ಏಕಾವಳಿ: *ಒಂದು 
ಸರಮಾಗಿರ್ದ ಹಾರಮೇಕಾವಳಿಯು ಕಂಠಿಕೆಯೆನಿಕ್ಟು ” (ಮಂಗರಾ. 
೧೦೦-೨೪); ಕಫ್ಪುರೆದ ಕಂಠಿಕೆ ಬಣ್ಣದ ಸಣ್ಣ ಮಾಲೆ ತೆಂಗಿನ ತಿರುಳೋಲೆ 
(ಮಲ್ಲಿಪು. ೪-೧೦೮) ; ಕುಂಡಳಮನಮರ್ಚಿ ಕಂಠಿಕೆಯನರ್ಸಿಸಿ (ಪುಷ್ಪಪು. 
೧೧-೬೦); ನಲ್ಲತೆಯಂ ಬಿತ್ತರಿಸಿದೊಡೆ ಅರಮನೆಯೊಳ್‌ ರನ್ನಗಡಗಮಂ 
ಪೊನ್ನ ಕಂಠಿಕೆಯಂ ಮೆಚ್ಚನೀವರ್‌' (ರಾಮಾಶ್ವ. ೫-೧೭). 

[ಸಂ. ಕಂರಿಕಾ] 

ಕಂಠಿಕ್ಕೆ (ನಾ). ಒಂದು ಬಗೆಯ ಹೂವು : ಸುರಗಿ ತಾವರೆಯು ಮಲ್ಲಿಗೆ 
ಗುಳ್ಳ ಮಂದಾರ ಕುರವಳಂ ಬಹುಕರ್ಣಿಕಾರ ಕಂಠಿಕೆ ಜಾಜಿ ಬಕುಳ 
ಲೋಧ್ರಂ.. . . ಪುಷ್ಪವಿವು ಯೋಗ್ಯ ಶಿವಗೆ (ಗುಕುಚಾ. ೬-೧೬). 

[1] 

ಕಂಠಿತ (ಗು). ೧. ದುಃಖಿಸಲ್ಪಟ್ಟ. ೨. ಆತುರವಾದ ; ಉತ್ಸುಂಠಿತ 

ವಾದ (ಕಿ). [Ro.] 


98 


30 


40 


45 


ಕಂಕೆಯಭಾರ 


ಕಂಠಿಸರ, ಕಂಠೀಸರ (ನಾ). ಕಂಠೀರಾಯಿ ವರಹದ ಸರ; ಕಂಠಿಕೆ: 
ತುದಿಗೆ ಬಂದಿಹುದೆನಲು ಮುಂಗಡೆ ಚದುರನಿರೆ ತ್ರೈ ವರ್ಷದಣುಗೆಂದು 
ಸುದತಿ ಕೊರಳಿಗೆ ಕಂಠಿಸರವನುಗೊಳಿಸೆ (ಬಿಜ್ಜಪು, ೮೯-೫೮); ಬಾಚಣಿಗೆ 
ಗಳು, ಕಂಠಿಸರಗಳು . .. ಅಲಂಕಾರವಸ್ತುಗಳು ಶಿಲಾಯುಗದ 
ಪ್ರಾಚೀನ ಸಂಶೋಧನೆಗಳಲ್ಲಿ ಸಿಕ್ಕಿವೆ (ದಭಾಇ. ೧೬). ಶಂಠೀಸರ 
ಕಂಠೀಸರ, ಕಟ್ಟಾಣಿಸರ. ,. ಮೊದಲಾದ ಅಭರಣಗಳನ್ನು ಧರಿಸಿಕೊಂಡು 
(ಮಲೆಮಂ. ೩೮). [ಕಂಠಿ + ಸರ್ಯ) 

ಕಂಠೀರವ (ನಾ). ೧. ಗರ್ಜಿಸುವ ಪ್ರಾಣಿ; ಸಿಂಹೆ: ಆ ರವಮಂ 
ನಿರ್ಜತ ಕಂಠೀರವ ರವಮಂ... ಕೇಳ್ದಾ ನೀರೊಳಗಿರ್ದುಂ ಬೆಮರ್ತ 
ನುರೆಗಪತಾಕೆಂ (ಗ ದಾ ಯು. ೭-೨೨); ಕಂಠೀರವದ ಮೇಲೆ ಬಿಡು 
ಕೂರಂಬಂ ತಡೆದಿಟು ಪುಲಿಗಳನೆಂಬುಗ್ಗ ಡನೇಡರೆ ಪಡೆಯ ರಭಸಮಾ 
ಯ್ಹಡನಿಯೊಳಂ (ಹಮ್ಮಾರ. ೪-9೩): ೨. ಮದವೇರಿದ. ಆನೆ. 
೩. ಪಾರಿವಾಳ. ೪. ಮೈಸೂರು ಅರಸರಲ್ಲಿ ಒಬ್ಬ: ಪಂಕಜಜೇತ್ರ 
ಸದೃಶ ಕಂಠೀರವನಂಕಿತ ಕೃತಿಯ ಪೇಳುವೆನು ) (೦8ಎ. ೧-೨೩). 

'ಕಂಶೀರವಗುಳಿಗೆ ಜ್‌ ಕಂಠೀರವರಾಯನ ವರಹ: ೨೦ ಮಟ್ಟನ 
ಕುರುಚಿಗ್ರಾಮದಲ್ಲಿ ಹೊಲ ಗು ೭ ಉಭಯಂ ಕಂಠೀರವಗುಳಿಗೆ ಇಪ್ಪ 
ತ್ರೇಳು ವರಹದ ಹುಟ್ಟುವಳಿ (ಎಕ. 1x, ನೆಲಮಂ. ೪-೧೧ ; 1763). 
[Aಂ.] 

ಕಂಠೀರವಮಧ್ಯೆ (ನಾ). ಸಿಂಹದ ನಡುವಿನಂತೆ ತೆಳುವಾದ ನಡು 
ವುಳ್ಳವಳು : ವರ ಕಂಠೀರವಮಥೈ ಮಾನ ನಯನಾಂಭೋಜಾಸ್ಕೆ 
ಬಾಲೇಂದು ಸೌಂದರ ಫಾಲಾಳಿ ಸುಕೇಶಿ (ಹಮ್ಮಿರ. ೨-೭೨). 

[ಸಂ. ಕಂಠೀರವಮಧ್ಯಾ (ಕಂಠೀರವ * ಮಧ್ಯ + -)] 

ಕಂಠೀರವನಾಹನೆ (ನಾ). ಸಿಂಹವನ್ನೇ ವಾಹೆನವಾಗಿ ಉಳ್ಳವಳು ; 
ದುರ್ಗೆ: ಕೂರಸಿಯೊಳ್‌ ನೆಲಸುಗೆ ಕಂಠೀರವವಾಹನೆ ಚಳುಕ್ಕ 
ಕಂಠೀರವನಾ (ಗದಾಯು. ೧-೫). 

[ಸಂ. ಕಂಠೀರವವಾಹನಾ (ಕಂಠೀರವ * ವಾಹನ * -)] 

ಕಂಠೀರವಾಸಂದಿ (ನಾ). ಸಿಂಹಾಸನ: ಸೌಂದರಾನೇಕಮಣಿ ರುಚಿ 
ಜಳಸ್ಕಂದಿಯಂ ಮಂದರೋತ್ತು ೦ಗ ಕಂತೀರವಾಸಂದಿಯಂ [ಪಾಳಾಂ 
ಕಂಠೀರವಸ ೈಂದಿಯಂ] (ಆದರ. ೭-೨೭ ರಗಳಿ). 

[ಸೆಂ. ಕಂಠೀರವಾಸಂದೀ] 

ಕೆಂಶೀರಾಯಿ, ಕಂಟರಾಯಿ (ನಾ). ಹದಿನೆಂಟು ಬಗೆಯ ವರಹ 
ನಾಣ್ಯಗಳಲ್ಲಿ ಒಂದು: ೧೭ ಕಂಠೀರಾಯಿ ಕಿಮ್ಮತ್ತು ರೂ. 4 ಆ. ೪ 
(ಕಭಾಗೆ. ೨೮೦) ; ಹತ್ತು ಹಣಕ್ಕೆ ಕಂಠೀರಾಯಿ ಒಂದು ವರಹ (ಮಹಾವಂ. 
1, ೯೦). ಕೆಂಟಿರಾಯಿ : ಸಾಗುವಳಿ ಮಾಡಿದ ಕೊಪ್ಪಲ ಭೂಮಿಯಂನ್ನು 
ಕಂಟರಾಯಿ ಗು ೫ (ಮೈ ಆರಿ. ೧೯೨೯, ೯೪-೬೨ ; 1615). 

ಕಂಠಿರಾಯಪಗೋಡ, ಕಂಠಿರಾಯಿಹಣ, ಕಂಠೀರಾಯಿವರಹ ಎ 
ಕಂಠೀರಾಯಿ : (ಮೈ ಗೆ ಜೆ..70, ೭೬೬); ಎರಡು ಕಂಠಿರಾಯಿಹಣ 
ವನ್ನು ಕೊಟ್ಟು ಮತ್ತೊಂದು ಹಾರವನ್ನು ತೆಗೆದುಕೊಂಡು ಅದನ್ನು ಪಾರು 
ಪತ್ತೆ ಗಾರನ ಕೈಗೆ ಕೊಟ್ಟಿ (ಚೆಂಗಾಳ್ವ. ೩೧೯) ; ಆ ಕಾಲದಲ್ಲಿ ನರಾವಾದ 
ಹುಟ್ಟುನಳಿಯ ಅಂದಾಜು ಕಂಠೀರಾಯಿವರಹ (ಮಹಾವಂ. 31, ೩). 
(ಆ. ಕಂಠೀರವ?) 

ಕೆಂಠೀಸರೆ "ಕಂಠಿಸರ' ನೋ. 

ಕಂಠೆಯಭಾರ (ನಾ). ಓಂದು ಮನೆತನದ ಹೆಸರು; ಒಂದು 
ಬಿರುದು (?) : ಅವದಾತ ಕೀರ್ತ್ತಿವಿಭು ಕಣ್ಮೆಯ ಭಾರದ ನನ್ನಪಯ್ಕ 
ರಾಣನ ತನೆ(ನ)ಯಂ ವಿವೇಕನಿಧಿ ಕತ್ತಮಹೀಭುಜನೆಂಬ ಚ 
(ಎಇ. 2:೪1, ೪-೪೧; 978). "ಕಂಟಿಯಬಾರ' ಪರಾ, ([1) 


ಕೆಂತೋಕ್ತ 


ಕಂಕೋಕ್ತ (ಗು). ಸ್ಪಷ್ಟವಾದ; ಮರೆಮಾಚದ: ಗಂಡನ ಸೋಮಾರಿ 
ತನಕ್ಕೆ ಅವನ ಉತ್ತೇಜನವೇ ಕಾರಣವೆಂದು ಅಕೆ ಕಂಶೋಕ್ತ ನಾಗಿ ಹೇಳಿ 
ಅವನಿಗೂ ಹಿಡಿಶಾಪ ಹಾಕಿದಳು (ಯೋಧಪು. ೬೮). 

[ಕಂಠ ಉಕ್ತ] 

ಕಂಕೋಷ್ಕ್ಯ (ನಾ). [ವ್ಯಾಕ] ಗಂಟಲು ಮತ್ತು ತುಟಿ ಎರಡೂ 
ಸ್ಥಾನಗಳಲ್ಲಿ ಕೂಡಿ ಉಚ್ಚಾರವಾಗುವ ವರ್ಣ: ಕಂಕೋಷ್ಕ್ಯ-ಔ 
(ಕೈಪಿಡಿ. ೫). [ಸೆಂ. (ಕಂಠ * ಓಷ್ಮ + -)) 

ಕಂಕ್ಯ (ನಾ). [ವ್ಯಾಕ] ಗಂಟಲಿನಲ್ಲಿ ಹುಟ್ಟುವ ವರ್ಣ: ಕಂಠ್ಯ - ಆ 
ಆ, ಕವರ್ಗ, ಹ (ಕೈಪಿಡಿ. ೫). (Xಂ.] 

ಕಂಡ, ಕಂಡ್ಕು, ಖಂಡು, (ನಾ). ೧. ತುಂಡು; ತುಣುಕು; ಭಾಗ: 
* ಖಂಡ - ಕಂಡ? (ಶಮದ. ೨೫೫ ಪ್ರಯೋ); *ಕಂಡವೆನಲೈ ತುಂಡಿ 
ಸೊಳ್‌? (ಕರ್ಣಾನಿ. ೩೩); ವಜ್ರತುಂಡ ಹತಿಗಂ ಮೆಯ್ಕಾಂತು ಕಂಡಂ 
ಗಳುಳ್ಳಿನಮಂಗಂಗಳನೊಡ್ಡಿ ಯೊಡ್ಡಿ (ಪಂಪಭಾ. ೪-೨೬). ೨. ಮುಂಡ; 
(ಮೂಳೆಯಿಲ್ಲದ) ಮಾಂಸ: ಇಣಕಿದು ಕಣ್ಣಕಣ್ಣಮಾಗಿ ಸತ್ತಾನ್‌ 
(ಎಕ. 11, ೨೪೮-೭ ; 860) ; ನಭಂಬರಂ ಸಿಡಿಲ್ವ ಪಂದಲೆ ಸೂಸುವ ಕಂಡ 
ದಿಂಡೆಗಳ್‌ (ಪಂಪಭಾ. ೧೧-೫೮) ; ಕಂಡದಿಂಡೆ ಕೋಟ್ಮಾದುಳ ರಾಶಿ 
ನೆಣದುರ್ವು ಪರ್ವೆ (ಪಂರಾಮಾ. ೧೪-೭) ; ನಿಡಿಗರುಳ ಕಂಡದ ಕಾಳಿಜದ 
ನೆತ್ತರಿನ ನಿಡುಗಲ್ಲಾಯ್ತು ರಣಭೂಮಿ (ಉತ್ತರಾ. ೮-೭೭). ಕಂಡು : 
೧. ಕಂಡಿಂದ ಕೆಳಗೆಂಟು ಕಂಭವ ಕಾಲಂತೆ ಕಂಡರಿಸಿದನೊಡನವನು 
ಕಂಡಕೊಂದಾಯತವಾಗಿದ್ದು ದದಕೊಲ್ಹು ಕೊಂಡಾಡಿದರು ನೃಪಸುತನ 
(ಭರಡ. ೭೫-೧೭) ; ಬಾಳೆಎಲೆ ಆರಿಸುವಾಗ... ಕೀತು ಹಾಕುಪುದೊ? 
ಕುಡಿ ಹಾಕುವುದೊ? `ಕಂಡು ಹಾಕುವುದೊ? (ಮಲೆ ಮ. ೨೩೫). 
ಬಂಡು, : ೧. ಖಂಡನಂ, ಖಂಡನೀಯಂ, ಖಂಡಿಃ, ಖಂಡುಃ, ಈ ೪ 
ಸಂಿಪಾಲ್‌' (ಕಾಶಕೃ- ೧೦೨). ೨. ಉರಿತೈಲದೊಳಗ್ಹಾಕಿ ಗುಂಡು ಕರಿದ 
ಕೆಜನಾಗಿ ಹಂದಿಯ ತಿನಿಸುವ ಖಂಡು (ಪುರಂದ. ೫-೬೮-೩). 

[< ಸಂ. ಖಂಡ] 

ಕಂಡ್ಕ (ನಾ). ಬಾಳೆಯ ಕಂದು (?) : ಮಹೇಶ್ವರ ಭಟ್ಭಾಹಿತಾಗ್ನಿಗಳಿಂಗೆ 
ಮುಡಿತಿನಿ ಹಲಸಿನ ಗದ್ದೆ ಗೊರಂಟಿ ಅರಟ ಕಂಡ ಸಹಿತ ಗದ್ದೆ ಮೂಡೆ 
೧೦ (ಎಇ. 220೪11, ೨೮-೩೪ ; 1256) ; ಹೊಂನೆಯ ಮಾಳ ಅರಟ 
ಕಂಡ ಎಕ್ಕಲಗದ್ದೆ ಬಟ್ಟಿ ಗದ್ದೆ ಕಾಳುವ ಗದ್ದೆ ಸಹಿತಮಾಗಿ (ಎಇ. 2೧೭೪೩1, 
೨೮-೪೦ ; 1256). (7. / ತುಳು, ಕಂಡೊ - ಹೊಲ, ಭೂಮಿ] 

ಕಂಡ್ಕ "ಕಾಣ್‌ ಪರಾ. 

ಕಂಡಗೂಳಿ (ನಾ). ಒಂದು ಸ್ಥಳದ ಹೆಸರು (?): ಆಂನ್ಯಾಯೆತದ 
ಬಿರಿದು ಮೂಜು ಕಂ(ಡ]ಗೂಳಿಯ ಹರಿಗೆಯ ಹಿಡಿದು ಜಕಂಣ ನಾಯಕ 
ನಿಂದಲ್ಲಿ (ಕಇ. 1, ೩೬-೭; ಸು. 1398). [2] 

ಕಂಡಗೆ "ಖಂಡುಗ? ನೋ. 

ಕಂಡಣಿಸು "ಕಂಡರಿಸು? ನೋ. 

ಕಂಡಣೆ, ಕಂಡನೆ (ನಾ). ಅಂತಿಮ ತೀರ್ಮಾನ; ಒಪ್ಪಂದ (ಕ). 
ಕಂಡನೆ: (8). 

ಕಂಡಣೆಪತ್ರ - ಕರಾರುಪತ್ರ ; ಒಪ್ಪಂದದ ಕಾಗದ (ಕಿ). ಕಂಡಣೆ 

ಹಣ - ನಿಗದಿಯಾದ ಹಣ (ಕ). (< ಸಂ. ಖಂಡನ] 

ಕಂಡನಿ (ನಾ). ೧. ಒರಳು. ೨. ಒನಕೆ: ಚುಲ್ಲಿ ಪೇಷಣಿ ಕಂಡನಿ 
ಉಪಸ್ಕರ ಉದಕುಂಭ ಎಂಬೈದು ಗೃಹೋಪಕರಣಗಳೂ ಹತ್ಯಾಕಾರಕ 
ಗಳು (ಆರ್ಯಧ. ೧೮೭). (ಸಂ. ಕಂಡನೀ] 

ಕಂಡನೆ "ಕಂಡಣೆ' ನೋ. 

ಕಂಡಪಟ "ಕಂಡವಡ' ನೋ 


೧ರ್ಮೂ 


ಕಂಡರಿಸು 


ಕಂಡಸಿಳ್ಳೆ (ನಾ). “ಗರ್ಭದೊಳಗಿನ ಕೂಸು, ಮಾಂಸದ ಹಿಂಡ” 


(ಮೋಳಿಮಾ. ಕೋಶ): ಐಕ್ಕನಾದಲ್ಲಿ ಕಂಡಸಪಿಳ್ಳೆಯಂತಿರೆಬೇಕು 
(ಮೋಳಿಮಾ. ೧೪೩-೫೧೮). (ಕಂಡ? ಓಳ್ಳೆ] 


ಕೆಂಡಬಟ್ಟಿ "ಕಂಡಾಬಟ್ಟೆ' ನೋ. 


5 | ಕೆಂಡಭೂಮಿ (ನಾ). ಗದ್ದೆಯ ಭಾಗ; ಭೂಮಿಯ ಭಾಗ: ಮತ್ತಮಾ 


10 


25 


30 


35 


45 


ಪ್ರಭುಗಳ್ಲಿ ಅಳದು ಕಣ್ಣಭೂಮಿಗೆ ನೂಜಕ್ಕೆ ಹತ್ತಜಕೋಪಾದಿಯ ದಶವ 
ನೃಮನಿಕ್ಕ್ರಿ (ಎಇ. ೫೪1, ೪೮-೫೨ ; 1147). [ಕಂಡೆ * ಭೂಮಿ] 


ಕೆಂಡಮಂಡಲ (ನಾ). ಅಲ್ಲಲ್ಲೇ ಹರುಕುಮುರುಕಾಗಿ ಬೀಳುವ 


ಮಳೆ; ಖಂಡವೃಷ್ಟಿ (?) : ಅಲ್ಲಿಂದ ಮೂಜುವರ್ಷ ಮಳೆ ಬೆಳೆ ಕಂಡ 
ಮಂಡಲವಾದದ್ದೆ ಕುಜುಹು (ಕಾಲಸಂ. ೮೯-೧೧) ; ಮೂರು ಆರು 
ಉಳಿದರೇ ಕಂಡಮಂಡಲ ಬಾಗಿ ಹರಿದರೆ ದುರ್ಭಿಕ್ಷ ತಪ್ಪದೂ (ಮನೆಲ. 


[?) 


೧೮-೩). 


ಕಂಡಮ್ಮಯ್ಯ (ನಾ). ಬಬ್ಬಾತನ ಹೆಸರು: ಮರಂಗಲ್ಲೊಡೆಯ 


ಕಣ್ಣಮ್ಮಯ್ಯನಾ ಮಗನ್‌ ವಿಲಗಣ್ಣಯ್ಯನು (ಎಕ. ೫, ಬೌರಿಂಗ್‌. 
೬೪-೫ ; 900). [ಕಂಡ್ಯ * ಅನ್ನು, * ಅಯ್ಯ] 


ಕೆಂಡರಣೆ (ನಾ). ಕಡೆಯುವಿಕೆ; ಕೊರೆಯುವಿಕೆ; ಕಲ್ಲು ಲೋಹ 


ಮೊದಲಾದವುಗಳಲ್ಲಿ ಕೊರೆಯುವಿಕೆ: ಸೂಣ್ಣಿಯ ಸೋವೋಜನ 
ಕಣ್ಣರಣೆ ಮಜ್ಗಳಂ (ಸೌಇಇ. ೫1-i, ೮೪-೪೦ ; 1049) ; ಕಲ್ಪೆ ಸದೋಜಿಗೆ 
ನಚ್ಚಿ ನಚ್ಚು ಕಂಡರಣೆಗೆ ಮಂಡನಂ ಮರವೆಸಕ್ಕೆ ಆಕಿವಟ್ಟು (ಮಲ್ಲಿಪು. 
೨-೭೬) ; ಪೊಂಬೊಳಲ ಮಾರೆಯಭಟ್ಟರ ಬರೆಪ ರೂವಾರಿ ಸೊಸೆನೋ 
ರುನ ಕಣ್ಣರೆಣೆ (ಸೌಇಇ. ೩೪, ೨೨-೧೦೧ ; 1142); ಕಡಪದ ಕಂಡರಣೆಯ 
ಜೇಗಡವೆಸೆದ ವಿಚಿತ್ರಮಪ್ಪ ಕೆಲಸದ ಗತಿಯಂ ನಡೆನೋಡಿ (ಬಾಧಪು. 
೧-೧೫೭) ; ಯಾವ ಚ ಕ್ರ ವರ್ತೀ ಯ ವಿವಾಹಮಂಟಪ ಈ ತೆರನಾದ 
ಕಂಡರಣೆಯ ಕೌಶಲವನ್ನು ತೋರಿಸಬಲ್ಲುದು! (ಪಂಯಾಕ್ರೆ. ೨೫). [1] 


ಕಂಡರಣೆಕಾರ (ನಾ). ಕಂಡರಣೆಯ ಕೆಲಸ ಮಾಡುವವನು; 


ಅಕ್ಷರ, ಚಿತ್ರ ಮೊದಲಾದುವನ್ನು ಕೊರೆದು ಮೂಡಿಸುವವನು; 
ಶಿಲ್ಪಿ: ಇವುಗಳ ಜೊತೆಗೆ .ಲಿಸಿಕಾರನ ಮತ್ತು ಕಂಡರಣೆಕಾರನ ತಪ್ಪು 
ಗಳೂ ಸೇರಿಕೊಳ್ಳುತ್ತವೆ (ಕನ್ನ ಸ್ಯ ೬೧). 

[ಕಂಡರಣೆ * -ಕಾರ (ಆ. -ಕಾಅ)] 


ಕಂಡರಣೆಗೆಯ್‌ (ಕ್ರಿ). - ಕಂಡರಿಸು ೧: ಬಳ್ಳಿಮಿಂಚಿನೊಳ್ಳುಡಿಯನೆ 


ಕೊಂಡು ಕಂಡರಣೆಗೆಯ್ದಕೊ ಪೇಲಕಿನೆ (ಅನಂಪು. ೬-೧೯): 
[ಕಂಡರಣೆ + ಗೆಯ್‌ (೮. ಕೆಯ್‌,)] 


ಕಂಡರಿಸು, ಕಂಡಣಿಸು,. ಕಂಡಳಿಸು, ಖಂಡರಿಸು (ಕ್ರಿ). ೧. ಕೆತ್ತನೆ 


ಕೆಲಸಮಾಡು; ಕಡೆ; ಕೊರೆದು ಮೂಡಿಸು: ಎಸಲ್ಗಳನೆಯ್ಲೆ 
ಕಂಡರಿಸಿ ಮುತ್ತಿನೊಳಲ್ಲಿ ಸುವರ್ಣಚೂರ್ಣಮಂ ಪಸರಿಸಿ (ಆದಿಪು. 
೧೧-೧೧೬); ದಿನಕರಸುತವಚನಂ ರಾಮನೆನಿಸು ಕಂಡರಿಸಿ ಕಲ್ಲೊಳಿಟ್ಟಿ 
ಕೈರಮುಮೆಂಬಿನೆಗಮೆಸೆದಪುದು ನೃಪಶಾಸನಂ (ಅಜಿಪು. ೧೨-೨೫) ; ಈ 
ಶಾಸನಮಂ ಬೂಪೋಜನ ಮಗಂ ಬರ್ಮೋಜಕಂಡರಿಸಿದಂ (ಎಕ. ೪127, 
ಸಾಗರ. ೧೦೯-೭೧ ; 1042) ; ಕರೆಗಿ ಕಾಸಿದ ವಿದ್ಮೆಯನು ಬೇಟಕಿರಿಸಿ ಕುದ್ಧ 
ಬ್ರಹ್ಮವನು ಕಂಡರಿಸಿದಂತಿರಲೆಸೆವ ಶಿವನನು ಕಂಡನಬುಜಭವ (ಕುವ್ಯಾಕ. 
೬-೧೬) ; ಕರು ಮಾಡದಿ ಕಂ(ಪಾಠಾಂ. ಖಂ]ಡರಿಸಿಜಿ ಜಾಳಾಂದರೆ 
ದೊಳು ರಾಜಾಂಗನೆಯರು (ಕುರಾಸಾಂ. ೪೦-೭೩). ಕಂಡಣಿಸು : 
೧. ರಾವಣನಾಕ್ಷಣದೊಳು ತನ್ನ ಪುಸ್ಪಕಮಂ ಅಣೆದೆಡರ್ದೆಸೆದನಾದಿತ್ಯ 
ಬಿಂಬದೊಳು ಕಂಡಣಿಸಿದ ರಾಹುವಂದದಲಿ (ಅಂಜಚ . ೧೩-೧೧9); 
ಮನೋಹರದ ಸಿದ್ಧಿಗಳನೊಳಕೊಂಡು ಕಾರದ ವಿಚಿತ್ತರೆ ಕೆಲಸಗತಿ 
ಯಂತೆ ತೋಟ್‌ಕೊಂಡೆಸವುತ್ತ ಕಂಡಣಿಸಿ (ವೀ ಶೈ ಪು. ೮-೨೦-೨೫). 
85 


ಕಂಡರಿ 


೨. ತುಂಡುಮಾಡು : ಕಡಿವ ಕಂಡಣಿಸಿ ದಾಂಟುವ ಕೈದುಡುಕಿದೊ 
ಡೊಡನೆ ಮುರಿವ ಮೇಘಪಥಕೆ ಬಿಡದಡರುವ ಬಿರುದಿನ ಬಹುತುರೆಗವ 
ಪೊಡವಿಪರಿಗೆ ತೋಆದರು (ಅಂಜಚ. ೬-೯೨). ಕಂಡಳಿಸು: 
೧. ಕಂಡಳಿಸಿದ ಕರ್ಪುರದ ಕರಂಡಗೆಯ ೦ ನಗುವ ಬಾಯ್ದೆಣಗಿಗೆ 
(ಪಾರ್ಶ್ವ ಪು. ೧೦-೪೦); ಪಹಳುಶಿನ ಭಿತ್ತಿಯಿಂದೆ ಶಶಿಕಾಂತದ ಬಾಗಿಲು 
ವಾಡೆದಿಂದೆ ಕಂಡಳಿಸಿದ ವಜ್ರದೇದಿಕೆಗಳಿ'೦ (ಧರ್ಮಪ. ೧-೬೪). 
ಖಂಡರಿಸು : ೧. ಬರೆದಂ ಪೆಗಂ ಖಣ್ಣರಿಸಿದಂ ಪದುಯ್ಮ (ಎಕ. ೪1, 
ಶಿಕಾರಿ. ೯-೧೭; 1021) ; ಮಾಳೋಜಂ ಸಾಸನಮಂ ಅಕ್ಕರಮಂ 
ಖಣ್ಣರಿಸಿದಂ (ಮೈ ಆರಿ. ೧೯೩೦, ೭೬-೫೩; 1080) ; ಬಿರುದ ರೂವಾರಿ 
ಮುಖತಿಳಕಂ ವರ್ದ್ವಮಾನಾಚಾರಿ ಖಂಡರಿಸಿದಂ (ಎಕ. 11, ೭೩-೫೩ ; 
1116)- ೨, ಹಿಡಿಂಬನ ಹಿಂಡಿ ಬಕಾಸುರನ ಖಂಡರಿಸಿ ಕೀಚಕನ ಮಂಡಲ 
ದೊಳಗೆ ನಿಂದೆ (ವಿಪಕೀ. ೬೦). [ಕಂಡರಣೆ 4 -ಇಸ್ಕು) 
ಕೆಂಡರೆ (ನಾ). ದೇಹದೊಳಗಿನ ಮುಖ್ಯವಾದ ರಕ್ತನಾಳ (8). 


[ಸಂ. ಕಂಡರಾ] 
ಕಂಡಲಿ (ನಾ). ಅಟ್ಟಿಯನ್ನು ಕತ್ತರಿಸಲು ಉಪಯೋಗಿಸುವ ಕಡಿ 
ಗತ್ತಿ, (8). [?) 


ಕಂಡವಡ; ಕಂಡಪಟ (ನಾ). ತೆರೆ; ಜವನಿಕೆ: “ಕಂಡವಡಂ ತೆಜಕಿ 
ಸೀರೆ? (ಕರ್ಣಾನಿ. ೪); ತಳಿರ್ಗಳ ಕಂಡವಡಂ [ಪಾಠಾಂ. ಪಟಂ] ಗಳೆ 
ತಳಿರ್ಗಳ ಪಾಸುಗಳೆ (ಆದಿಪು. ೧೧-೭೯). ಕಂಡಪಟ: “ಕಾಂಡಪಟ- 
ಕಂಡಪಟಿ” (ಶಮದ. ೨೩೦ ಪ್ರಯೋ); ಅಮರೆ ಮಾಡಿದ ಬಿಟ್ಟುಳಿಯ 
ಕಕ್ಕುಂಬ ತೊಡಂಬೆಯ ಮೂಡಿಗೆಯ ಕದಳಿಕೆಯ ಕಂಡಪಟಂಗಳುಮಂ 
(ಪಂಪಭಾ. ೫-೪೭ ವ). [೮( ಸಂ. ಕಾಂಡಪಟ. / ತೆಲು. ಕಂಡವಡ] 

ಕಂಡನಿಡು (ಕ್ರಿ). ಪುಷ್ಪ ವಾಗು; ಮಾಂಸಖಂಡಗಳು ತುಂಬಿ 
ಕೊಂಡು ದಪ್ಪವಾಗು (ಕ). 

[ಕಂಡ್ಯ 4 ಇಡ್ಶು. / ತೆಲು. ಕಂಡಪಟ್ಟು] 

ಕಂಡಸಕ್ಕೆರ್‌ (ನಾ). ಒಂದು ಮನೆತನದ ಅಥವಾ ಒಬ್ಬಾತನ 
ಹೆಸರು (?) : ಮಿದಿಲೆಯ ಕದುಯ್ಕ ಭರತಯ್ಯ ದಿಟ್ಟಯಮ್ಮ ಅಮ್ಮಣ 
ಬೇಯವರು ಕಂಡಸಕ್ಕರ ಕಸವಣ್ಣ ಕುಣ್ಣನಗಮ್ಮ ದುಗ್ಗಯ್ಕ ಇನ್ತಿನಿಬರಾ 
ದತ್ತಿ (ಎಕ. 2೧1, ತುಮಕೂ, ೮೧-೧೫ ; 903). [2] 

ಕಂಡಸಕ್ಕರೆ, ಖಂಡಸಕ್ಕುರೆ (ನಾ). ಕಲ್ಲುಸಕ್ಕರೆ: ಅಮೃತದ 
ಕಂಡಸಕ್ಕರೆಯ ಕೂಟಮುಮೊಲ್ವಳ ಕೂಟಮುಂ ಸಮಾನಮೆ ವಲಂ 
(ಕಾವ್ಯಾವ. ೧೪೪). ಖಂಡಸಕ್ಕರೆ :. ಖಂಡಸಕ್ಕರೆ ಚಿಲುಪಾಲು ಗಾರಿಗೆ 
ವಡೆ ಮಂಡಿಗೆ ಕಜ್ಞಾಯಗಳ ತಂಡತಂಡಡೆ ರಾಸಿಗೈದು ನೈವೇದ್ಯವ 
ಚಂಡಿಳಾಂಬಿಕೆಗರ್ಪಿಸಿದರು (ಕಂನವಿ. ೨೨-೨೮), 

[« ಸಂ. ಖಂಡಶರ್ಕರಾ] 

ಕಂಡಸಿ (ನಾ). ಒಂದು ಬಗೆಯ ಸಸ್ಯ: ಜೆಲ್ಲವತ್ತಂ ಬೇವು ಬಿಕ್ಕೆ 
ಕಂಡಸಿ ತಪಸಿ (ಸಿದ್ಧಕಾ. ೬-೧೭); ಕಂಡಸಿ ಸೊಪ್ಪಂ ಅರೆದು ಮೊಸರಲ್ಲಿ 
ತೆಗೆದುಕೊಳ್ಳಲು ಮೋಹ ಗುಣ (ವಿವೈವಿ. ೪). [?) 

ಕಂಡಳಿ (ನಾ). ಅಯ್ಯಾವೊಳೆ ಐನೂರ್ವರ ಒಂದು ಬಿರುದು; 
ಒಂದು ವಂಶದ ಹೆಸರು (7): ಲಕ್ಷ್ಮೀನಕ್ಷಸ್ಥಳಂ ಸರಾಳಿಂಗಿತ 
ಭುನನಪರಾಕ್ಕ್ರಮಂ ವಾಸುದೇವ ಕಣ್ಣಳಿ ಮೂಳಭದ್ರೋದ್ಭವ[ಂ] 
ಭಗವತೀ ವರಪ್ಪಸಾದಂ (ಕಇ. 1೪, ೫೫-೬; 1000); ಜಯವಧೂ 
ಲೋಲರ್‌ ಕಣ್ಣಳೀಮೂಳಭದ್ರೋದ್ಭವ ವೀರಾವತಾರರೇಕೈಕವೀರರ್‌ 
(Mun. IX-i, ೧೦೧-೧೯ ; 1048). [?) 

ಕಂಡಳಿಸು "ಕಂಡರಿಸು' ನೋ. 

ಕಂಡಾಪಟ್ಟೆ "ಕಂಡಾಬಟ್ಟೆ' ನೋ. 


೧೩೪೦ 


15 


20 


25 


ಕಂಡಿಕೆ, 


ಕಂಡಾಬಟ್ಟೆ, ಕಂಡಬಟ್ಟಿ, ಕಂಡಾಪಟ್ಟೆ (ಅ). ಮನ ಬಂದಹಾಗೆ ; 
ಮಿತಿಯಿಲ್ಲದೆ ; ಸಿಕ್ಕಾಪಟ್ಟೆ: ಈಗ ಅವು ಸ್ವಲ್ಪಮಟ್ಟಿಗೆ ಅಲಭ್ಯ ವಾದವು. 
ಇದ್ದವುಗಳ ಬೆಲೆ ಕಂಡಾಬಟ್ಟಿ (ಕೈ ಹಿ ಕಾ. ೩೧); ಅಹಲ್ಮೆಯ ಮನಸ್ಸು 
ಹಾದಿಬಿಟ್ಟು ಕಂಡಾಬಟ್ಟಿ ಅಲೆಯತೊಡಗಿತು (ಅಹ ಲ್ಕೊ . ೧೨೧); 
ಕ್ರಮ ತಪ್ಪು ಎಂದು ಕಂಡಾಬಟ್ಟಿ ಯಾರೂ ಹೇಳಿದ್ದಿಲ್ಲ (ಸಂಜಿನೆ. 
1, ೯೨); ಗೌಡರು ಕಂಡಾಬಟ್ಟಿ ಬೈದರಲ್ಲಾ ಇವತ್ತು, ನನಗೆ? ... 
ಇವತ್ತಾದ್ರೂ ಹೋಗಿ ಹೇಳಿಬಿಡ್ತೀನಿ? (ಮಲೆಮ. ೪೭೧). ಕಂಡಬಟ್ಟಿ ಕ 
ಅಟ್ಟಿದ ಕೌರವ ಬಲವಾ ಕಂಡಬಟ್ಟೆ ಮಾಡಿದ ದಿಬ್ಬಣವಾ (ಕನಕಾಂ. 
೫೧). ಕಂಡಾಪಟ್ಟೆ: ಮೊಗಲ ಪ್ರಜೆಗಳನ್ನು ಕಂಡಾಪಟ್ಟಿ ಕೊಳ್ಳೆ 
ಹೊಡೆದು ನಿಂತೆಡೆ ನಿಲ್ಲದೆಂತೆ ಅವರನ್ನು ಗೋಳಾಡಿಸಿರುವನು (ಹಿಂಕಿರು. 
೪೦) ; ಕೆಲವು ಜನರು -ಕಂಡಾಪಟ್ಟಿ ಮಾತನಾಡುತ್ತಿದ್ದರು (ದಂಬನಾ. ೪೩). 

[ದೇ. ! ತಮಿ. ಕಣ್ಣಮಟ್ಟುಂ - ಹೆಚ್ಚಾಗಿ] 

ಕಂಡಾಲ "ಕಂಟಲೆ? ನೋ. 

ಕಂಡಾಳು (ನಾ). ಒಂದು ಔಷಧಿ ಸಸ್ಯ: ಕಂಡಾಳು, ಕಾಡುಬೆಣ್ಣೆ 
ಬಿದಿರುಸೊಪ್ಪು (ಮೈಣಗಿ. ೨೪-೪೩೯). [?) 

ಕಂಡಿ, ಖಂಡಿ, (ನಾ). ೧. ಕಿಂಡಿ; ರಂಧ್ರ: ಎಸೆವಂಬುಗಂಡಿ ಪೆಟಲ 
ಕಂಡಿ ಸುಭಟರು ಮುಸುಕಿ ಹೊಯ್ದಾಡುವ ಕಂಡಿ (ಕುರಾಸಾಂ. 
೩೭-೫೨) ; ಪ್ರಕಾಶನವು ಬೆಳಕಿನ ಕಂಡಿ, ಕಾಲ ಮತ್ತು ಹಿಂದಿರಿಸಿದ 
ಠಾಸಾಯನಿಕ ಪ್ಲೇಟ್‌ ಇಲ್ಲವೆ ಪಟಲ (7m) ಇದರ ಸೂಕ್ಷ್ಮತೆ ಇವು 
ಗಳನ್ನು ಹೊಂದಿದೆ (ಬಾಲಪ್ರ. 1, ೯೫೪). ೨. ರಹಸ್ಯ; ಮರ್ಮ: 
ಕಂಡನಾತನ ಕಪಟವೇಷದ ಕಂಡಿಯನು ನೆಜಕಿ ನೋಡಿ ಭಾವಿಸಿ ದಂಡ 
ನಾಯಕ ಬಳಿಕ ನಿಶ್ಚಯಿಸಿದನು ಗುರುವೆಂದು (ಪ್ರಭು ಲೀ. ೨೨-೩೮). 
೩. ಮೃಗಗಳು ಕಾಡಿನಿಂದ ಕಾಡಿಗೆ ಹೋಗುವ ಅಥವಾ ಬರುವ 
ಸ್ಥಳ, --ಎಡೆ: ಮೃಗಮಂ ಗಾಳಿಯನಿರ್ಕೆಯಂ ಪಕ್ಕೆಯಂ ಗಣಿದಮಂ 
ಕಂಡಿಯೆಂ ಮಾರ್ಕಂಡಿಯಂ ಪುಗಿಲಂ ಫೋಗಂ (ಪಂಪಭಾ. ೫-೪೩) ; 
ನಾಯ ಬಾಯ ಮೊಲನಂ ಕೈಗುತ್ತಿ ಕೊಲ್‌ ಕಂಡಿಯೊಳ್‌ ಕೆಡೆ ಕುತ್ತೆ 
ಪಿಸು ಮೇಲೆ ಪಾಯ್ವ ಪುಲಿಯಂ (ಸೂಕ್ತಿಸು. ೩-೧೧೫); ಬಿಲ್ಲಿನವರು 
ಜೀವಾದಿಗಳು ಆ ಕಾಡಿನಿಂದ ಇನ್ನೊಂದು ಕಾಡಿಗೆ ಓಡುವ ಜಾಗಗಳನ್ನು 
» ** ತಮ್ಮ ಪರಿಭಾಷೆಯಲ್ಲಿ ಕಂಡಿ? ಎಂದು ಕರೆಯುತ್ತಾರೆ (ಮಲೆಚಿ. 
೫). ೪. ಗುಪ್ತದ್ವಾರ: ಭಂಡನ ಕಂಡರೆ ಕಂಡೀಲಿ ಆದರೊ ಹೋಗ 
ಬೇಕು (ರೂಢಿ). ಖಂಡ, : ೧ ಕರುಳ್‌ಸೂಸಿದೊಡಂ ಖಂಡಿಯ ಬಾಯಿಂ 
ತೊಲಗದೆ ಕಂಡರ್‌ ಕಂಟಬಳಿಸೆ ಕಾದಿದರ್‌ (ಪಾರ್ಶ್ವ ಪು. ೩-೧೫೧); 
ಸುಪ್ರಚಂಡನೆಂಬುದೂ ಕಂಡಿತೀಗ ಮಯ್ಯ್ಕೊಳಿರುವ ಖಂಡಿ ಪೇಳ್ವುದೂ 
(ರಾವಣೋ. ೮). 

ಕಂಡಿಮಾಡು - ತೂತುಮಾಡು : ಧಾತ್ರಿಯನೊಯ್ಯನೆ ಕಂಡಿಮಾಡಿ 
ಕಣ್‌ ತಣಿವಿನಮಂದು ನಿಂದಿಅಕಿದ ಕೊಳ್ಳುಳನಂ ನಡೆನೋಟ್ಪಹೀಂದ್ರ 
ಕೊಳ್‌ (ಪಂ ಪಭಾ. ೧೧-೪೧). 
[ದೇ. ॥8 ಮಲ. ಕಣ್ಣಿ; ತುಳು, ಕಂಡಿ, ಖಂಡಿ, ಗಂಡಿ; ಕೊಡ. 

ಕಂಡಿ; ತೆಲು. ಗಂಡಿ, ಗಂಡಿಕ) 


“| ಕಂಡ್ಮಿ "ಖಂಡ್ಮಿ' ನೋ. 


45 


ಕಂಡಿಕೆ, ಕಂಬಿಕೆ, (ನಾ). ಲಾಳಿಯಲ್ಲಿ ಸೇರಿಸುವ ನೂಲಿನ ಉಂಡೆ, 
--ದಾರದ-ಉಂಡೆ : ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು 
(ಜೀದಾವ. ೭೦-೧೪೭). ಕಂಟಕೆ : (ಕಿ). 
ಕಂಡಿಳೆಮುಳ್ಳು - ಕಂಡಿಕೆಯನ್ನು ಸೇರಿಸುವುದಕ್ಕಾಗಿ ಲಾಳಿ 
ಯಲ್ಲಿ ಜೋಡಿಸಿದ ಮುಳ್ಳಿ ನಂತಹ ಕೊಕ್ಕೆ (ಕಿ). 
(ಕಂಡ್ಕು 4 -ಇಕೆ. / ತಮಿ. ಕಣ್ಣು ; ತೆಲು. ಕಂಡೆ, ಕಂಡಿಯ) 


ಕಂಡಿಕ್ಕೆ 


ಕಂಡಿಕೆ (ನಾ). ೧. ತುಂಡು; ಚೂರು: *ತುಂಡಿನಲ್ಲಿ ಕಂಡಿಕೆ 
ಯೆಂಬುದಕ್ಕು'' (ಕಬ್ಬಿಕೈೆ. ೭೩); ಕಡಿದಿಕ್ಕಿದ ಬೆರಲ ಕಂಡಿಕೆಗಳಿಂ 
ಪಸಿಯರಸಿನದ ಕೊಂಬನುಡಿದು ಸುಣ್ಣಂದೊಡೆದೀಡಾಡಿದಂತಾಗೆ 
(ಅರ್ಧನೇ. ೫-೨ ವ); ಕರಿಯ ಕರ್ಬಿನ ಕಂಡಿಕೆಗಳೊ ಕರಶಾಖೆಗಳೊ 
(ಸಮ್ಯ ಳೌ. ೧೦-೩೦) ; ಚಂಡಿಮಾಡಿದ ಶಿಶುಗಳಿಗೆ ಕಬ್ಬಿನದೊಂದು 
- ಕಂಡಿಕೆಯನು ಕೊಡುವಂತೆ (ಭರಚ. ೪೯-೧೪೩). ೨. "ಭಾಗ್ಯ ಏಕ 
ದೇಶ” (ಲಶಿಜಿಂ. ಕೋಶ): ಪಾಳಿಯೊಳ್‌ ನಿಜಾಗೆ ಪದವರ್ಥರುಚಿ 
ಕಂ[ಪಾಠಾಂ. ಖಂ]ಡಿಕೆಗಳೋಳಿಯಿಂ ಪಠಿಸುತಾ ಪದಗಳಂ ಛೇದಿಸುವ 
ಪೇಳುತಿಪ್ಪಾ ಕ್ರಮವ ನಾರಣಂ ಬ್ರಾಹ್ಮಣಂ ಸೂತ್ರಮಂ ನೆಲೆಯಜಕವುತ 
(ಲಶಿಚಿಂ. ೩೮೨೫); ಮೊದಲಾದ ಸಂಗತಿಗಳೆಲ್ಲವೂ ಶತಪಥದಲ್ಲಿ 
ಹತ್ತನೆಯ 'ಕಂಡಿಕೆಯವರೆಗೂ ಪ್ರಸಕ್ತವಾಗಿದೆ (ಭಾರದ. ೧೪೩). 


ಹೀ ಕಾಂಡ: “ನಾಳಂ, ಕಾಂಡಂ- ಈ ೨ ಕಂಡಿಕೆ? (ಹಲಾಯು. 


೯೫-೪೨೫). [€. ಸಂ. ಖಂಡಿಕಾ] 

ಕಂಡಿಕೆವಣ (ನಾ). ಒಂದು ಬಗೆಯ ತೆರಿಗೆ (?): ಎಳ್ಳು ಜೋಳ 
ನಲ್ಲಾವು ನಲ್ಲೆತ್ತು ಕಳುಕು ಕಂಡಿಕೆವಣ ಖಾಣ ನಿಬನ್ನಿ ನೂಲ ಹದಿಕೆ 
ಅಡಕೆಯ ಸುಂಕ (ಎಕ. ೪1, ತರೀಕೆ. ೨೦-೨೮ ; 1185) ; ತೊಡರು 
ನಲಾವು ನಲ್ಲೆತ್ತು ಕಳುಕು ಕಂಡಿಕೆನಣ ಆನೆಯ ಸೇಸೆ ಕುದುರೆಯ ಸೇಸೆ 
ಕುಮಾರಗಾಣಿಕೆ (ಮೈ ಆರಿ. ೧೯೪೦, ೩-೨೫ ; 1206) ; ಕಂಡಿಕೆವಣ ಪಣ 
೨ ವತ್ತಗದ್ಮಾಣ ೧೫ (ಎಕ. ೪, ಬೇಲೂರು. ೭೪-೧೩೪ ; 1216). 

[ಕಂಡಿಕೆ,? + ಪಣ] 

ಕಂಡಿತ (ನಾ). ನಿಶ್ಚಿತವಾದ ಅಭಿಪ್ರಾಯ : ಕಂಡಿತಮಪ್ಪ ಸರತತ್ತ್ವ 
ವಿಷಯವನನು ಕಂಡು ನ0ಬುವುದು (ಸರ್ವಜ್ಞ. ೫೯೩) ; ತನ್ನ ಕಂಡಿತವನ್ನು 
ವೃಕ್ತ ಪಡಿಸದೆ ಇದ್ದರೆ ಆಗುವ ಅಸಮಾಧಾನವನ್ನು ಕಳೆದುಕೊಳ್ಳಲು 
ಆಡುವ ಮಾತು ... ಎಂತಹದಿದ್ದರೂ ತನ್ನ ಪ್ರಾಮಾಣಿಕತೆಯ ಮೂಲಕ 
ಮಿಗಿಲಾದುದು (ಭೂಮಿತಾ. 1, ಮುನ್ನುಡಿ). [ಆ ಸಂ. ಖಂಡಿತ] 

ಕಂಡಿತ್ಯ "ಕಂಡಿತಂ' ನೋ. 

ಕಂಡಿತಂ, ಕಂಡಿತ್ತ (ಅ). ನಿಶ್ಚಯವಾಗಿ: ನಾವನಾರ್ಯರನೊಳಗಿಸೆ 
ಸಮಾಜದ ಪುರೋಭಿವೃದ್ಧಿ ತಾನುತ್ತರೋತ್ತರನಹುದು ಕಂಡಿತಂ! 
(ಹೆಬ್ಬಿರ. ೨೪-೨೪). ಕಂಡಿತ್ತೆ: ಆರು ತಪ್ಪಿದರು ಕಂಡಿತ ಕಪಿಲೆಯ 
ಕೊಂದ ಪಾಪದಲ್ಲಿ ಹೋಹರು (ಎಕ. 1%, ಹೊಸಕೋ. ೬೩-೨೩ ; 1412). 

[ಆ ಕಂಡಿತ] 

ಕಂಡಿತವಾಚೆ (ನಾ). ನೇರವಾದ ಮಾತು; ಸತ್ಯವಾದ ಮಾತು; 
ನಿರ್ಣಾಯಕವಾದ ಮಾತು: ಇದುವೇ ಕಂಡಿತವಾಚೆ [ಪಾಠಾಂ. 
ಖಂಡಿತವಾಚ್ಮ] ಅಹುದು (ಜ್ಞಾನಸಿಂ. ಕಿ. ೪೨-೧೨). 

[< ಸಂ. ಖಂಡಿತವಾಟಾ] 
ಕಂಡಿತವಾದಿ (ನಾ). ಕಂಡಿತವಾಗಿ ಮಾತನಾಡುವವನು; ಮುಚ್ಚು 


೧೩೪೧ 


ಕಂಡೂರ್ಗಣ 


ಕಂಡಿವಲ್‌ (ನಾ). ನಡುವೆ ಸಂದಿ ಬಿಟ್ಟಿರುವ ಹಲ್ಲು; ಒಂದಕ್ಕೊಂದು 
ಹೊಂದದಿರುವ ಹೆಲ್ಲು: ಮಿಂಚುದಲೆಗಳ ಕಂಡಿ [ಪಾಠಾಂ. ಖಂಡಿ] 
ವಲ್ಗಳ ಸಂಚದವದಿರ ಕುಟಿಲ ಕುಹಕದ ಕುಂಚಿತರ ಹೆದ್ಧನಿಗಳಾ 
ಡೊಳ್ಳುಗಳ ಹೇರೊಡಲ ವಂಚಕರ (ಬಸಪು. ೫೧-೫೪). 

[ಕಂಡಿ * ಪಲ್‌] 

ಕಂಡಿಸು, (ಕ್ರಿ). ೧. ತುಂಡುಮಾಡು; ಕತ್ತರಿಸು: ದುರಡೊಳ 
ಗಿದಿರಾದೆ ವೈರಿರಾಯರ ಗರ್ವಗಿರಿಶಿಖರವ ಕಂಡಿಸುವ ವರವಜ್ರದಂಡ 
ದಂದದಲಿ ಭೂಪಾಲನ ಸುರುಚಿರ ಖಡ್ಗ ವೊಪ್ಪಿದುದು (ಕಂನವಿ. ೨೨-೯). 
೨. ಹಾಳುಮಾಡು ; ನಾಶಮಾಡು: ಈ ಧರ್ಮವನು ಕಂಡಿಸದೆ 
ನಡೆಸಿದೆಡೆ ತಮ್ಮ ೫x ೫ ೫ ಮಾಡಿದ ಧರ್ಮಪಲ (ಸೌಾಇಇ. 12-41, 
೬೯-೧೮ ; 11ನೆಯ ಶತ). ' § [ಕಂಡ + -ಇಸ್ಕು] 

ಕಂಡಿಸ್ಕು (ಕ್ರಿ). ಕೆತ್ತು; ಕೊರೆ: ವಾರಿಕಲ್ಲ ಕಡಿದು ಪುತ್ನಳಿಯ 
ಕಂಡಿಸುವಂತೆ ಉಪ್ಪಿನ ಪೊಟ್ಟಣವ ಉದಕದಲ್ಲಿರಿಸಿದಂತೆ ಕರ್ಪುರದ 
ಪ್ರಣುತೆಯಲ್ಲಿ ಜ್ಯೋತಿಯ ಚೆಳಗುವಂತೆ ಸಿದ್ಧ ಸೋಮನಾಥ ಲಿಂಗವ 
ವಗ್ರಾಹಕ (ವಚಶಾ. 11, ೪೨೮). [ಆ ಕಂಡರಿಸು?] 


-| ಕೆಂಡು, (ನಾ). ದಾರದ ಉಂಡೆ ; ಕಂಡಿಕೆ (8). 


20 


30 


35 


ಮರೆಯಿಲ್ಲದೆ ಇದ್ದುದನ್ನು ಇದ್ದಂತೆ ಆಡುವವನು : ಕಂಡಿತವಾದಿ 


ಲೋಕವಿರೋಧಿ (ಗಾದೆ)- [ಆ ಸಂ. ಖಂಡಿತವಾದಿನ್‌] 
ಕಂಡಿದೋರು (ಕ್ರಿ). (ತಪ್ಪಿಸಿಕೊಂಡು ಹೋಗುವ) ಕಿಂಡಿಯನ್ನು 
ತೋರಿಸು: ಚೋರಗೆ ಕಂಡಿದೋರಿ ವಡೆಯಂಗೆ ದೂರ ಹೇಳುವಾ 
ಕುಟಲ ಚರನಂತಾದೆ (ನವಮೋ. ೩೦-೪೫). 
[ಕಂಡಿ * ತೋರು (ಆ ತೋಜ್‌)] 
ಕೆಂಡಿಬೀಬನ್‌ (ಕ್ರಿ). ರಂಧ್ರವಾಗು; ತೂತುಬೀಳು: ಅನೇಕ ವಿಧದ 
ಘಾಯ ಗಜಕಿಗಳಿಂ ಪೊಳಲ್ವೋದ ಮೆಯ್ಗಳಂ ಕಳಿಯೆ ಪಾಜುವ 
ಕೈಗಳುಂ ಕಂಡಿಬಿರ್ದ ತೋರ ತೊಡೆಗಳುಂ (ಮಹಾನೇ. ೧೨-೫೪ ವ). 
[ಕಂಡಿ * ಬೀಟ್‌] 


45 


[ದೇ. ॥ ತಮಿ. ಕಣ್ಣು ; ತೆಲು. ಕಂಡೆ, ಕಂಡಿಯ] 

ಕಂಡ್ಕು "ಕಂಡ್ಯ' ನೋ. 

ಕಂಡ್ಕು (ನಾ). ನವೆ; ತೀಟಿ: “ಮೆಯ್ಮ ತಿಮಿರ ಕಂಡೂ ಖರ್ಜು 
ಮೆನಿಸಿಕ್ಳು? (ಮಂಗರಾ. ೧೧೩-೧) ; ಆಕೆಯಾ ಕೂಸಿನ ಕಯ್ಯ ಪತ್ತಿರ್ದ 
ಕಂಡುಗಳಂ ಕಂಡು ಕರಕಂಡುವೆಂಬ ಪೆಸರನಿಟ್ಟು ಸಲಹುತ್ತಿರಲ್‌ 
(ಪುಣ್ಯಾಸ್ರ. ೨-೫೪ ವ). [ಸಂ.) 

ಕಂಡು "ಕಾಣ್‌? ಪರಾ. 

ಕಂಡುಕ "ಖಂಡುಗ? ನೋ. 

ಕಂಡುಕೂರ್‌ (ನಾ). ಒಂದು ಊರಿನ ಹೆಸರು: ಆಪರಂ(ರ)ದಿಶಿ 
ಕ(ಕೆ 2) ಣ್ತಕೂರ ಗ್ರಾಮಸ್ಥ ಸೀಮಾವಿಧಿ (ಇಆ. ೪, ೫೧-೧೯; 
5ನೆಯ ಶತ). [? + ಊರ್‌] 

ಕಂಡುಗೆ "ಖಂಡುಗ? ನೋ. 

ಕಂಡುವೋಗು (ಕ್ರಿ). ತುಂಡುತೊಂಡಾಗು : ಕಂಡುವೋದ ತೊಡೆಯುಂ 
ಪಿಸುಟ್ಪ ಕಿಟಸ್ಟ್ರೊಡೆಯುಂ . . . ಕೋಲಕ್ಕಿದುಳ ಕೋಟಕ್ಕಿಸಜುಮಗುರ್ವು 
ವಡೆಯೆ (ಪಂರಾಮಾ. ೧೩-೫೪ ವ). 

[ಕಂಡ್ಕು (ಆ ಕಂಡ್ಯ) ಪೋಗ್ಕು) 

ಕಂಡೂತಿ (ನಾ). ತುರಿಸುವುದು; ತುರಿಕೆ; ನವೆ; ತೀಟಿ: 
ಕಂಡೂತಿ!, ಕಂಡೂಯಾ, ಕಂಡ್ಯ, ಕಂಡೂಯನಂ, ಖರ್ಜೂಃ- 
ಈ ೫ ತಿನಸು (ಹಲಾಯು. ೯೯-೪೪೯) ; ಶಿರದ ಕಂಡೂತಿಯನು 
'ಕಳೆಯಲ್ಕುರಿವ ಕೊಳ್ಳಿಯ ಕೊಂಡು ತುರಿಸುವ ಪರಿ ಯಮುಾಡಿದೆ 
(ಕೋಗಯ. ೧೫-೨೭). [ಸಂ.1 

ಕಂಡೂಯನ (ನಾ). - ಕಂಡೂತಿ :: ವನಕರಿಕಪೋಲ ಕಂಡೂಯನ 
ದಿಂದಂ. ಪಾಯೆ ಮದಜಲಾಸವರಸ ವಾಸನೆಯಿಂದಿತರ ವನಂಗಳು 
ಮನುಕರಿಪುವು ಸಪ್ತಪರ್ಣಪಾದಪ ವನಮಂ (ಅಜಿಪು. ೯-೩೧). [ಸಂ.] 

ಕಂಡೂರೆಗಣ "ಕಂಡೂರ್ಗಣ' ನೋ. 

ಕಂಡೂರ್ಗಣ, ಕಂಡೂರಗಣ (ನಾ). ಜೈನೆಯತಿಗಳ ಒಂದು 
ಸಂಘದ ಹೆಸರು: ಕಣ್ಮೂರ್ಗ್ಗಣಾಬ್ದಿ ಚಂದ್ರನ ಬಣ್ಣಿತ ಸುತಪೋ 
ವಿಭಾಸಿ (ಸೌಇಇ. Xx, ೫೦-೩೧; 7). ಕಂಡೂರಗಣ: ಕಣ್ಣೂರ 
ಗಣೋರು ಕನ್ಮಿವೃ ದ್ಧಿಕ ರಃ (ಸೌಇಇ, XX, ೧೮-೨೩ ; 980). 
"ಕಾಣೂರ್ಗಣ' ಫರಾ, [ಕಂಡೂರ್ಕ್‌ * ಗಣ) 


`ಕಂಡೂಳ "ಕಂಡೂಲ' ನೋ. 


`ಕಂಡೂಲ ೧೩೪೨ 


ಕಂಡೂಲ, ಕಂಡೂಳ (ಗು). ನವೆ ಹತ್ತಿದ; ತುರಿಕೆಯಿಂದ ಕೂಡಿದೆ; 
ಕಡಿತ ಹತ್ತಿದ: ಮದಪಯಃಕಂಡೂಲ [ಪಾಠಾಂ. ೪ ಯ] ಗಂಡಸ್ಥಳ 
ದ್ವಿರಣೋದ್ಭೃಸ್ಟಘನಸ್ರವತ್‌ ಸ ರಳ ಸಾರಾಮೋದ . . . ಮಂದಾನಿಳಂ 
(ಆದಿಪು. ೧೬-೯). ಕೆಂಡೂಳೆ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ಸಂ.] 

ಕೆಂಡೂನ್ಯಾಸ್ತಿ (ನಾ). ನವೆಯ ಹರಡುವಿಕೆ: ತರು ಕಾಂಡಂ ಜಿಸಿ 
ಯಾನೆಗಳ್ಲೆ ಕಂಡೂವ್ಕಾಸ್ತಿಯಂ ಪಿಂಗಿಸುತ್ತಿರೆ (ಜಗವಿ. ೧೬-೩೫). 

[ಸಂ. (ಕಂಡೂ * ವ್ಯಾಸ್ತಿ)) 

ಕೆಂಡೂಹೃತಿ (ನಾ). ನವೆಯನ್ನು ನಿವಾರಿಸುವುದು; ತೀಟಿಯನ್ನು 
ತೀರಿಸಿಕೊಳ್ಳುವುದು: ಎನ್ನಯ ಭುಜಕಂಡೂಹೃತಿ [ಪಾಕಾಂ. ಕಂಡೂತಿ] 
ಯಂ ನೆಗಳ್ವೆಂ ತೋರ್ಪೆನೆನ್ನ ಸಾಹಸದಿರವಂ (ರಾಜಶೇ. ೫-೧೩೨). 

[Ro.1 


ಕೆಂಡೆ "ಖಂಡೆ' ನೋ. 

ಕಂಡೆಗೊಳ್‌ "ಕಾಣ್‌' ಪರಾ. 

ಕಂಡೆಯ್ಮ "ಖಂಡೆಯ್ಯ' ನೋ. 

ಕೆಂಡೆಯ್ಯ (ನಾ). ತೀರ್ಮಾ ನ; ಖಂಡಿತವಾದ ಅಭಿಪ್ರಾಯ: 
ಈ ವಿಷಯದಲ್ಲಿ ಅವರೆ ಮಾತೇ ಕಂಡೆಯ (ರೂಢಿ). [?) 

ಕಂಡೋಲ (ನಾ). ೧. ಧಾನ್ಯವನ್ನು ತುಂಬಿಡಲು ಬಿದಿರಿನಿಂದ 
ಮಾಡಿದ ಗೂಡೆ, --ಗಳಗೆ. ೨. ಕಾಳನ್ನು ಸಂಗ್ರಹಿಸಿ ಇಡುವ 
ಸ್ಥಳ; ಉಗ್ರಾಣ, ೩. ಒಂಟಿ. [ಸಂ.] 

ಕೆಂತ (ನಾ). (ಕರಾ) ೧. ಇಳಿಜಾರು; ಕಡಿದು: ಮಡಿಕೇರಿಯಿಂದ 
ಸುಳ್ಮಕ್ಕೆ ಹೋಗು ವ ದಾರಿ ಬಹಳ ಕಂತವಾಗಿದೆ (ರೂಢಿ). ೨. ಆಳೆ: 
ಎಂಥ ಶಖೆ ಅಂತೀಯ! ಕೆಂಡದೊಳಗಡೆ ಕಂತಹೂತ ಬದನೆಯಕಾಯಿ 
ಯಂತೆ ಮೈ (ಚಂಡೆಮ. ೩೧): [-ಶುಳು. ಕಂತ್‌, ಕಂತ] 

ಕೆಂತರಿಕೆ (ನಾ). ಒಂದು ಊರಿನ ಹೆಸರು: ಸಿಂದವಾಡಿ ಸಾಸಿರದ 
ಕಂಪಣಂ ಭಾಗಿ ೧೨೬ ಬಳಿಯ ಬಾಡಂ ಕೆಂತರಿಕೆಯಂಬ ಗ್ರಾಮಮಂ 
(Naa IX-i, ೨೭೭-೩೫ ; 1184). [?] 

ಕಂತೆರಿಸು "ಕತ್ತರಿಸ್ಕು' ನೋ. 

ಕಂತಾಡಿ (ನಾ). ಒಬ್ಬಾತನ ಹೆಸರು: ಹಂಗರ ಅಧಿವಾಸದಲು ಕಂತಾ 
ಡಿಯ ಬಿಂನಾಣಿಯ ಕಯ್ಯೆಲೂ ಹಂಗರಬಟ್ಟಿನ ಕಯ್ಕಲೂ ದೆನಿಯೆರು 
ಮೂಲವಾಗಿ ಕೊಂಡ ಬಾಳಿನ ವಿವರ (ಸೌಇಇ. Ix-ii, ೪೦೯-೧೪; 
1365), [?] 

ಕಂತ್ಮಿ "ಕಂದ್ಕಿ' ನೋ. 

ಕೆಂತ್ಮಿ (ನಾ). ೧. ಲಿಂಗಗಳಿಗೂ, ಬಸವನ ವಿಗ್ರಹಗಳಿಗೂ ಲೇಹಿಸು 
ವುದಕ್ಕಾಗಿ ತಯಾರಿಸಿದ ಗೇರೆಣ್ಣೆ ಹಾಗೂ ಕಾಡಿಗೆಯ ಕರಿಯ 
ಮಿಶ್ರಣ: ಬೂದಿ ಕಂತಿಯ ಬಡಿದು ರನ್ನಕಂತೆಯ ತೀಡಿ ಜೋಗಿರೂಪವು 
ಒಪ್ಪುವದೊ ದೇವಾ (ಕನ್ನಜಾ. ೩೪೯-೨೬). ೨. ಜೈನ ಸಂನ್ಯಾಸಿನಿ: 
“ಶ್ರಮಣಾ, ಭಿಕ್ಷುಕೀ, ಮುಂಡಾ -ಈ ೩ ಕಂತಿ? (ಹಲಾಯು. ೮೦-೩೩೩); 
ಕಜಕಿಯಲ್ಲಲ್ಲ ಪಧರ್ಮ್ಯದಾ ಸಸಿಮ ಶಿ ಶ್ರೀಗಂತಿಯರ್‌ರ್ಶ್ನನ್ನು (ಎಕ. 
IL, ೬೬-೨; 700) ; ತಮ್ಮತ್ತೆವಿರಪ್ಪ ವಿಜಯಮತಿ ಕಂತಿಯರ್‌ ಕಂತಿಯ 
ರಾಣೆ ತಪಂಬಟ್ಟು (ವಡ್ಡಾ ರಾ. ೧೩೪-೨); ಗೊರತಿಯ ಕಂತಿಯ ಕುಂಟಣಿ 
ಯರ ... ಮುಂದೆಂ' ನುಡಿಯಲೀಯಲಾಗದು ವಧು ವಂ (ಮದತಿ. 
6-೨೬). ೩. ಒಬ್ಬ ಕನ್ನಡ ಕವಯಿತ್ರಿಯ ಹೆಸರು : ಕಂತಿ ಹಂಪನ 
ಸಮಸ್ಯೆಗಳು (ಕವಿಚೆ. 1, ೧೧೦). [ದೇ. ॥ ತಮಿ. ಕನ] 

ಕೆಂತಿಕಾಅ (ನಾ). ಒಬ್ಬಾತನ ಹೆಸರು (?). 


25 


80 


33 


40 


ಕಂತುಕಕ್ರೀಡೆ 


ಕಂತಿಕಾಜರಾಯರಗಂಡ - ಒಂದು ಬಿರುದು: ಶ್ರೀಮತು ಕಂತಿ 
ಕಾಜರಾಯರಗಂಡ ನಾಗಂಣ್ನ ಒಡೆಯರು ಸಾದೆಲಿಯ ರಾಜ್ಯವನ್ನಾಳುವ 
ಕಾಲದಲ್ಲಿ (ಎಕ. ೫; ಚಿಕ್ಕಬ. ೬೩-೫; 1371); ಕೆಂತಿಕಾಆರಾಯರಗಂಡ 
ಗಜದಳ ವಿಭಾಡ ಸಮುದ್ರಸಾಳ್ವ » ಗೆಬೆಹಾಳ ಮದುವರಸನಾಯ್ಯರ ಮಗ 
(ಎಕ. ೪1, ಮೂಡಗೆ. ೪೩-೬; 1547). (1) 
ಕೆಂತಿಕೆ (ನಾ). ಜೈನ ಸಂನ್ಯಾಸಿನಿ: ತಾನುಂ ಪದ್ಮಾವತಿ ಕಂತಿಕೆಯರ 
ಪಕ್ಕದೆ ಆಚಾಮ್ಲ ವರ್ಧಮಾನಮಂ ನೋಂತು (ಚಾವುಂಪು. ೩೭೩-೨೨); 
ಪ್ರಭಾನತಿಯುಂ ಪದ್ಮಾವತಿಯರೆಂಬ ಕಂಠಿಕೆಯರ ಸಾರೆ ರತ್ನಾವಳಿ ತಪ 
ದೊಳ್‌ ನೆಗಟ್ಲು ಆಚ್ಕುತಕಲ್ಪದೊಳ್‌ ಪ್ರತೀಂದ್ರನಾದೊಳ್‌ (ಚಾವುಂಉ. 
೧೯) ; ಸುರಮಂಜರಿ ಕ ೦ತಿಕೆ ಚಾರಿತ್ರವನಿರದಾಂತು ತಪಿಸುತಲಿರಲು 
(ಜ್ಞ್ಞಾನಚ. ೨೪-೬೩). [ಕಂತಿ -ಕೆ?] 
ಕಂತಿಸು (ಕ್ರಿ). ಆರಿಸು; ನಂದಿಸು (ಕಿ). (ಕಂತ್ಕುಕ--ಇಸ್ಕು) 
ಕಂತು, (ಕ್ರಿ). ೧. ಮುಳುಗು ; ಅಡಗು : ನಾಳೆಗಂ ನಳಿನಸಖ ಕಂತು 
ವನಕಂ ಕಾಯ್ತ ಸೈಂಧವನ ರಣದಿ (ತುರಂಗ. ೫೩-೬೫) ; ಮುತ್ತಣ್ಣನು 
ಬ್ರಾಹ್ಮಣನ ಮನೆಗೆ ಬರುವಾಗ ಹೊತ್ತು ಕಂತುತ್ತಿತ್ತು (ಈ ಕಥೆ. ೯೮); 
ಕೆಂತಿದೆ ನೀ ದಿನಾಂತದಿನನಂತೆ (ಗಿಳಿಎಿಂ. ೫೩-೧೨) ; ವೆಂಕಮ್ಮ ಆಗಲೇ 
ಸರೋವರದ ನೀರಲ್ಲಿ ಮಂಡಿ ಕಂಶುವತನಕ ಮುಂದೆ ಸಾಗಿದ್ದರು 
(ಪದ್ಮಸ. ೨೬೪). ೨. (ಕರಾ) ಚುಚ್ಚು; ನಾಟು: ನಡೆಯುವಾಗ ಮುಳ್ಳು 
ಕಂತೀತ್ಕು ಜೋಕೆ (ರೂಢಿ). (ದೇ. ॥ ಶುಳು. ಕಂತ್‌, ಕಂತು] 
ಕೆಂತ್ಕು (ನಾ).೧. ಅವಧಿ; ವಾಯಿದೆ; ಗಡು. ೨. ಕೊಡಬೇಕಾಗಿರುವ 
ಹಣ, ಕಾಳು ಅಥವಾ ಇನ್ನು ಯಾವುದನ್ನೇ ಆಗಲಿ ನಿಯಮಿತ 
ವಾದ ಅವಧಿಗೆ ಸರಿಯಾಗಿ ಮುಟ್ಟಿಸಬೇಕಾದ ಪಾಲು; ನಿಶ್ಚಿತ 
ಪಡಿಸಿದ ಮೊತ್ತ ; ಕಿಸ್ತು : ಕಂಪನಿಯವರು ಸಮಾಜಕ್ಕೆ ಕಂತಿನ ಮೇಲೆ 
ಆರು ಹೊಲಿಗೆಯಂತ್ರಗಳನ್ನು ಕೊಡುವುದಕ್ಕೆ ಒಪ್ಪಿದ್ದರು (ಬದುಜ. ೧೪೯); 
ಹತ್ತು ರೂಪಾಯಿಯಂತೆ ಕಂತುಕಟ್ಟು (ಕಾಮಿಕಾಂ. ೫೨) ; ಪುಣ್ಯವಂತ 
ಕೊಡಲು ಬೇಕಿಲ್ಲ ನೀನವಗೆ ಭಕ್ತಿ ಕಂತ (ಗಣೇಶ. ೭೧-೧೦). ([?) 
ಕೆಂತ್ಕು (ನಾ). ೧. ಮನ್ಮಥ; ಕಾಮ: “ಮನಸಿಜಂ ಮನ್ಮಥಂ ... 
ಕಂತುವೆನೆ ಮಾರನೆನೆ ಮದನ್ನನಕ್ಕು” (ಮಂಗರಾ. ೭-೨೨); ನಿರ್ಜಿತ 
ಕಂತುವೆನಲ್ಯಂತು ಪುಟ್ಟಿ ದಂ ಗಾಂಗೇಯಂ (ಪಂಪಭಾ. ೧-೬೭) ; ನಂದನ 
ವನಡೊಳಗೇನೇಂ ಬಂದವೊ ಮರನೆಂದು ಕಂತು ಬೆಸಗೊಳೆ (ಅಜಿಪು. 
೬-೧೩) ; ನನೆಗಣೆಯಂ ತೂಗುತುಂ ಕಂತುವೀ ಬಂದಂ (ಜಗವಿ. ೪-೨೧); 
ಕಂತು ಕೂರ್ತಾತ್ಮರತಿಯೊಡನೆ ಈಸಾಡಲೈ ರಾಗಮಗ್ಗಲಿಸಿತೆನೆ 
( ಶ್ರೀರಾಮಾ, ೧೮೭-೨೯೬). ೨. ಹೃದಯ. ೩. ಕಣಜ. (ಸಂ.) 
ಕೆಂತುಕೆ, ಕಂದುಗ (ನಾ). ಆಟದ ಚೆಂಡು: ಲೀಲಾಂಬುಜದ ರತ್ನಕಂತು 
ಕದ ವಿಳಾಸಿನಿಯರೆ (ಗಿರಿಕ. ೩-೯೧ ವ); ಒಲೆಯಲು ತನುಲತೆ ಸುರಿಯೆ 
ಕಂಗಳ 'ಕಾಂತಿ ಲಲನೆ ಹೊಡೆದಳು ಕಂತುಕವಾ (ಜೀವಂಸಾಂ. ೧೯-೪೨) ; 
ರತಿಕಾಮರ್ಕಳೆ ೨ ಅ ಕಲ್ಲಾಟ ದ ಇಂದ್ರಾಶ್ಮ ಕಂತುಕಂಬೊಲೆಸೆವ 
ಬಾಲಜಂಬೀರೆದಿಂ (ರಾಮಾಶ್ವ. ೫೩-೧೭). ಕೆಂದುಗ: *ಕಂದುಗ 
(ಕಂತುಕ) - ಕಂದುಕ ಐ ಚೆಂಡು? (ತದ್ಭ ಕೋ. ೬). "ಕರಗಂದುಗ? 
ಪರಾ. [< ಸಂ. ಕಂದುಕ] 
ಕಂತುಕಕೇಳಿ (ನಾ). ಚೆಂಡಾಟ: ಕಂತುಕಕೇಳಿಗಿನ್ನೆಲ್ಲಿಗೆ ಫೋದಪೆ 
ಕೆಂತುಸನ್ನಿಭ ದಿವ್ಯಾಂಗ (ಕುರಾಸಾಂ. ೩೨-೧೦೧). 
[ಕಂತುಕ 4 ಕೇಳಿ (= ಕೇಲಿ)] 
ಕಂತುಕಕ್ರೀಡೆ (ನಾ). - ಕಂತುಕಕೇಳಿ: ದಿಗ್ಗಜಂಗಳನಜಾಂಡಂಗಳಂ 
ಬಿಡೆ ಕಂತುಕಕ್ರೀಡೆಯಾಡುವೆನೊ ಬೇಗ ಬೆಸಸು (ವೀಕೈಪು. ೩-೩-೨೩). 
[ಕಂತುಕ ಕ್ರೀಡೆ] 


ಕಂತುಕಖೇಲನ 


ಕಂತುಕಖೇಲನ (ನಾ). - ಕಂತುಕಕೇಳಿ : ಬರ್ಪ ಪರ್ವತಗಳೊಗ್ಗೈ 
ಯಿಂದ ಪಿಡಿದೊಂದನೊಂದ ಸಂಬಂಧಗೈವುದಮಿರ್ದನೊಡನೆ ಕಂತುಕ 
ಖೇಲನಂಗೈವನಂತನಾಯಾಸದಿಂ (ವೆಂಕಾರಾ. ೬-೮-೧೦). 
[ಕಂತುಕ + ಖೇಲನ] 

ಕಂತುಕಮಾಯಾನಿದ್ಯೆ (ನಾ). ಚೆಂಡನ್ನು ಮಾಯಗೊಳಿಸುವ | $ 
ವಿದ್ಯೆ (?): ವೈಶ್ಯಸುತ ಲೋಕನಿಸ್ಮಯಮಾದರಣ್ಯಕ್ಕೈದಿ ಕಂಗ 
೪ಿಂದ ಕಂತುಕಮಾಯಾವಿದೈೆ ಯನೆಲ್ಲವನು ಅಭ್ಕಾಸವ ಮಾಡಿ (ಕಕುಮಾ. 
೧೬೧-೧೦). 

[ಸೆಂ. ಕಂತುಕಮಾಯಾವಿದ್ಯಾ (ಕಂತುಕ 4 ಮಾಯಾ + ವಿದ್ಯಾ)] 
ಕಂತುಕಳೆಂಬ (ನಾ). ಕಾಮ ನ ಬಾಣ : ಮಹೀಕಾಂತಾತ್ಮಜೆ ತೆ 10 
ಯಿಂದೆ ಬರಲೊಡನದಟಂ ಕಂತುಕಳಂಬಕದಂಬಂ ಸ್ವಾಂತನನೊಳಪೊಕ್ಕು 

ದಂದು ಯತಿಪುಂಗವರಾ (ಹಮ್ಮಾರ. ೬-೨೫). 
[ಕಂತ್ಯು* ಕಳಂಬ ( - ಕಲಂಬ)] 

ಕಂತುಕುಂತ (ನಾ). ಕಂತುವಿಗೆ ಕುಂತಪ್ರಾಯನಾದವನು; ಶಿವ;; 
-ಈಶ್ವರ: ಚಿತ್ಕಾಮಿನೀ ಕಾಂತ ಹೃತ್ಯಾಂತ ಸಾಹಸೋದ್ಯತ್ಯಂತುಕುಂತ |15 
(ಉದ್ಭದೇ. ೬-೩೦). [ಕಂತ್ಯು * ಕುಂತ] 

ಕಂತುಕೇಳಿ (ನಾ). ರತಿಕ್ರೀಡೆ; ಸಂಭೋಗ: ಕಂತುಸನ್ನಿಭ ದಿವ್ಯಾಂಗ 
ಕಂತುಕೇಳಿಯನೆಸಗೆನ್ನೊಡನೆಂದರ್ಥಾಂತರದಿಂದವಳುಸುರೆ (ಕುರಾಸಾಂ. 

[ಕಂತ್ಯು* ಕೇಳಿ (ಎ ಕೇಲಿ)] 

ಕಂತುಚಾಪ (ನಾ). ಮನ್ಮಥನ ಬಿಲ್ಲು; ಕಬ್ಬಿನ ಬಿಲ್ಲು: ಕಂಪನಕ್ಷಿಗಳ |20 
ಚಂದ್ರಿಕೆ ಚಂದ್ರಿಕೆಯಂ ಪಳಂಚಿ ಗೇಯದ ರುತಿ ಕಂತುಚಾಪ ರುತಿಯೊಳ್‌ 
ತಡಮಾಗೆ (ಜಗವಿ. ೧೬-೧೧೩). [ಕಂತ್ಯು* ಚಾಪ] 

ಕಂತುಚೇತ (ನಾ). ಕಾಮಾತುರವಾದ ಮನಸ್ಸು; ಕಾಮಾಸಕ್ತಿ : 
ಸೀರೇಜಸರ್ಣೋತ್ಯರಮೆನುತೆ ಮೊದಲ್ಗೊಂಡುದಂಭೋಜ ಸದ್ಮಾಂತದೊ 
ಳುದ್ಯತ್ಯಂತುಚೇತಂ ತೊಟಲಲವಿರತಂ ಚಕ್ರವಾಕಂ ವರಾಕಂ (ಚಂದ್ರಪು. |25 

[ಕಂತ್ಯು* ಚಿತ] 

ಕಂತುಧೇನು (ನಾ). ಕಾಮಥೆ (ನು: ಕಡಿನೆನದೆಂತು ಕಲ್ಪದ್ರುಮವ 
ನೆಲವದೆ ಸಂತತಿಯ ಫಲಗಳನು ನೆಚ್ಚಿ ಪಯೋವಿಹೀನೆಯನು ಕಂತು 
ಧೇನುವ ಮಾಜಾ ಬೆಲೆಗೊಂಬಂತೆ (ನಿಭಾಗ. ೮-೧೬-೪೩). 

[ಕಂತು? + ಧೇನು] 50 

ಕಂತುಪಿತ (ನಾ). ಕಾಮನ ತಂದೆ; ವಿಷ್ಣು: ಕಂತುಪಿತ ಸನ್ನಿಭನು 

ಸತಿಯನು ಸಂತವಿಸಿ ಮರಳಿದನು (ಕುವ್ಯಾಆ. ೪-೪೬). 
[ಕಂತ್ಯು- ಪಿತ] 

ಕಂತುಮಥನ (ನಾ). ಕಾಮನನ್ನು ಮಧಿಸಿದವನು; ಶಿವ: ಚಿಂತಿ 
ಸಿದೊಡೇನಹುದು ಹೊಗುವೆನು ಕಂತುಮಥನನ ಮಜಕಿಯನು (ಕುವ್ಯಾಅ. |35 
೨೨-೪೩). [ಕಂತ್ಕು* ಮಥನ) 

ಕಂತುಮರ್ದನ (ನಾ). - ಕಂತುಮಥನ: ನೆನೆದು ಕೀರ್ತಿಸಲಾಗಿ ಬಯ 
ಲಾದ ಕಂತುಮರ್ದನನೆ, ಬಂದಾ ಮುನಿವ್ರಾತಕ್ಕೆ ಕೃಷೆಯಿಂ ಪ್ರಸನ್ನನಾಗಿ 
(ವೀಕೈಪು. ೫-೨-೨೫). [ಕಂತ್ಯು*- ಮಖ 

ಕಂತುನೆ ೈರಿ (ನಾ). ಕಂತುವಿಗೆ ಶತ್ರುವಾದವನು; ಶಿವ: ಕಂತುವೈ on 4 
ತನ್ನ PRIN ತಪ್ಪಿಸಬಹುದು (ಬಸಪು. ೪೩-೨೩). 

-  [ಕಂತ್ಕು* ವೈರಿ] 

ಕಂತುಶರ (ನಾ). - ಕಂತುಚಾಪ : ಮೃಡಹಾಸದ್ಯುತಿಯಂತೆ ಕಂತುಶರ 
ದಂತಿರ್ದಚ್ಚವೆಳ್ಹಿಂಗಳಂ ಕಡುದಣ್ಣಿಂಗೆಡೆಗೊಂಡಿದೊಂದು ಬಿಸಿಲೆಂದಾಶ್ಚ 
ರ್ಯದಿಂದಂ ಜನಂ ನಡೆ ನೋಡುತ್ತೆ (ಜಗವಿ. ೪-೭೪). 

[ಕಂತ್ಯು*- ಶರ) 


೩೨-೧೦೧). 


೮-೧೦). 


ನ 


೧೩೪೩ 


ಕಂತೆಭಿಕ್ಷ 


ಕಂತುಹರ (ನಾ). - ಕಂತುಮಥನ : ಕಂತುಹರನಿಪ್ಪ ಸೆಜ್ಜಿಯ ಸೊಬಗ 
ನೊಳಕೊಂಡು ಎಸೆವ ಪುರದೊಳಗೆಲ್ಲ ಹರಮಯಂ ಶಿವಮಯಂ (ತಿರುರ. 
ಹ. ೨-೧೪). [ಕಂತ್ಯು 4 ಹರ್ಕ] 

ಕಂತೆ, (ನಾ). ಹುಲ್ಲು ಮುಂತಾದುವುಗಳ ಹೊರೆ, - ಕಟ್ಟು, - ಹಿಂಡಿ: 
ಊರಲೊಕ್ಕ ಲಲೊನ್ನು ಪೊಜಕೆಯುಂ ಪತ್ತುಕೊಳಗ.ಭತ್ತಮುಂ ಒನ್ನು 
ಕನ್ನೆಯು ಬಣ್ಣಿಗೆ ಮೂಗುಳಮಂ ಕಪ್ಪಡಕ್ಕೆ ಪಲ್ತಿಯುಂ ಬ್ರಹ್ಮಲಿಂಗಿ 
ಭಟರ್ಗೆ ಕೊಟ್ಟು ದು (ಮೈಆರಿ. ೧೯೪೬, ೨೮-೧೮ ; 1032) ; ಹದಿನೆಂಟು 
ಧಾನ್ಯಗಳನ್ನು ,.. ಕಂತೆಯಂ ಕಟ್ಟಿ ಬಣಬೆಯನ್ನೊಟ್ಟಿ (ನಚಶಾ, 11, 
೭೬) ; ನೋಟನ ಕಂತೆ ತೆಗೆದು ಕೊಡುವನು (ಕೂಲಿ. ಕ. 

ಕಂತೆಕಟ್ಟು -೧. ಪೆಂಡಿಕಟ್ಟು ; ಹೊರೆಕಟ್ಟು ; ಕೂಡಿಸಿಕಟ್ಟು : 

ಅವನ್ನು ಕಂತೆಕಟ್ಟ ಕಳಿಸ ಹೊತ್ತುಕೊಂಡು ( ಮುನಿಮಾ. ೧೦೯) ; 
ನಾಟ ಸಮಯದಲ್ಲಿ . . . ಹೆಂಗಸರು ಅಗೆ ತೆಗೆದು ಕಂತೆಕಟ್ಟುವರು 
(ಗೌರಕ. ೪೩). ೨. (ಆಲಂ) ಸ್ಥಳಬಿಟ್ಟು ಹೊರಡು : ಅವನು ಕಂತೆ 
ಕಟ್ಟಿಕೊಂಡು ಗಾಡಿ ಬಿಟ್ಟ ga 


(ಜೀ. ॥ ತಮಿ. ಕಜಸ್ಸಿ ; ಮಲ. ಕಜ್ಜ] 


"| ಕಂತ್ಯೆ (ನಾ). ೧. ಚಿಂದಿಬಟ್ಟಿ ; ಸಂನ್ಯಾಸಿಗಳು ಧರಿಸುವ ಬಟ್ಟಿ ; 


ಕವುದಿ: “ಕಂಥಾ -ಕಂತೆ ” (ಶಮದ. ೨೫೫ ಪ್ರಯೋ) ; ಕಂತೆಬೊಂತೆಯ 
ಜಂಗಮ ಬಂದರೆ ಹೀನವೆಂದು ಕಂಡೆನಾದರೆ ಪಂಚಮಹಾಪಾತಕ 
(ಬಸವ. ೪೧೧) ; ವಿಪರೀತದಲಿ ಹಜಕು ಕಂತೆ ಯ ಹೊದ್ದು (ರೇವಣ. 
೧-೧೧); ಹಲುಬುವುದೇನು ಕಂತೆಗೆ ತಕ್ಕ ಬೊಂತೆಯನು (ನಳಚ. ೭-೧೦); 
ಕಂತೆಯನು ಹೊದ್ದು ತಿರಿದುಂಬ ಶಿ ನಯೋಗಿ ಎಂತಿರ್ದಡೇನು (ಸರ್ವಜ್ಞ. 
೫೨೩). ೨. ಜೋಳಿಗೆ. "ಕಂತೆಭಿಕ್ಷ ' ಫರಾ. ೩. ಗೋಡೆ (೪). 
೪. (ಆಲಂ) ಗೊಡ್ಡುಕಥೆ; ವ್ಯರ್ಥವಾದುದು : ಅಜಿತು ವಿಚಾರಿಸಿ 
ನೋಡಲದೆಲ್ಲವು ಮೆಜಕಿವುದೀಗ ಕಂತೆಗಳಂತೆ (ಪುರಂ ದ. ೨-೭೩-೪); 
ಕಂತೆಗಳಿವದ್ಯ ತನರೂಳ್ತ ಕವನಂ (ಸಂಸಪ. ೭-೨); ಒಕ್ಕಾಲು ಮಾತ್ರವೆ 
ದಿಟಿವೆಂದು ತಿಳಿ ನೀನು ಸುಳ್ಳಿನ ಕಂತೆ ಮುಕ್ಕಾಲು (ಇಂಚಾಪ, 
ತಿನ 
`ಕಂತೆಕಟ್ಟು -೧. ಹರಕಲು ಬಟ್ಟಿ ಯನ್ನು ಒಗೆ. ೨. (ಆಲಂ) 
ಸಾಯು. ಕಂತೆಬೊಂತೆ - ಕೆಂತೆ ಮತ್ತು ಬೊಂತೆ: ನೆನೆವೊಡೆ ಸೀರೆ 
ಗೀರೆ ಸಲೆ ಕಂಬಳಿಗಿಂಬಳಿ ಕಂತೆಬೊಂತೆಯುಂ (ಬಾಧಪು. ೪-೭೫). 
ಕಂತೆವೊಗೆ - (ಆಲಂ) ಪ್ರಾಣಬಿಡು; ಸಾಯು: ಅನನು ಮನೋ 
ಕೋಗದಲ್ಲಿ ಒದ್ದಾಡಿ ಒಂದುದಿನ ಕಂತೆವೊಗೆದ (ರೂಢಿ). 
[« ಸಂ. ಕಂಥಾ] 

ಕಂತೆಕಾಯಿಕ (ನಾ). ಭಿಕ್ಷೆಬೇಡುವ ಉದ್ಯೊಗ; ಸಂತೆಕಾಯಿಕ 
ಸೋಮಕಾಯಿಕ ಕಂತೆಕಾಯಿಕ ಇರುಳಕಾಯಿಕವೆಂತವಕೆ ಪೆಸರಿಟ್ಟು 
(ಬಿಜ್ಜಪು, ೪೮-೫೨), [ಕಂತ್ಯೆ 4+ ಕಾಯಿಕ (೮ ಕಾಯಕ)) 

ಕಂತೆಗೆ (ನಾ). ಕಂತೆಯನ್ನು ಧರಿಸುವವನು; ವಿರಾಗಿ; ಯೋಗಿ: 
ಗೆ ಪ್ರತ್ಯಯಕ್ಕೆ -ಮಾತುಗಂ, ಬೂತುಗಂ, ಕಂತೆಗಂ, ಕತೆಗಂ, ಬೊಂತೆಗಂ 
(ಶಮದ. ೨೦೧ ಪ್ರಯೋ). [ಕಂತ್ಯೆ* -ಗ್ಯ) 

ಕಂತೆಪುರಾಣ (ನಾ). (ಆಲಂ) ಅರ್ಥಹೀನವಾದ ಕಥೆ; ಹಾಳುಕಥೆ; 
ಗೊಡ್ಡುಕಥೆ : ಕಂತೆಪುರಾಣ ಆರಂಭವಾಯಿತು (ಆಲಹೂ. ೪೭). 

[ಕಂತ್ಯೆ * ಪುರಾಣ] 

ಕಂತೆಬಿಕ್ಷ (ನಾ). ೧. ಜೋಳಿಗೆಯಲ್ಲಿ ನೀಡಿಸಿಕೊ ಳ್ಳು ವ ಭಿಕ್ಷೆ. 
೨. ಜೋಳಿಗೆಯಲ್ಲಿ ಭಿಕ್ಷೆಯೆತ್ತುವ ವೃತ್ತಿ: ಮಲ್ಲಿಕಾರ್ಜುನಪ್ಪನವ 
ರನ್ನು ಕರದಿ ಕಪ್ಪರ ಹಿಡಿಸಿ ಕಂತೆಭಿಕ್ಷ ಮಾಡಿಸಿ ಭಕ್ತನನ್ನಾಗಿ ಪರಿವರ್ತಿಸಿ 
ದರು (ಶರಚ, ೮೧೯). [ಕಂತ್ಯೆ + ಭಿಕ್ಷ] 


ಕಂತೆವೊರಕಿ ೧೩೪೪ 


ಕಂತೆವೊರೆ (ಕ್ರಿ). (ಆಲಂ) ಕೆಲಸಕ್ಕೆ ಬಾರದ ಮಾತಾಡು: ಅವರಿವರೆಂ 
ಕನಲ್ಲು ಬಿಜುಮಾತುಗಳಿಂ ಜಣಕಿದಾನೆ ರೋಕದೊಳ್‌ ಕವಿಯೆನುತುಂತೆ 
ಕಂತೆವೊರೆದಂತಟ್‌ ಗಬ್ಬ ಮನುಬ್ಬಿ ಪೇಟ್ಹು (ಧರ್ಮನಾ. ೧-೬೬). 

[ಕಂತೈ + ಒರೆ] 

ಕಂತ್ರಾಟಿ, ಕಂತ್ರಾಟು (ನಾ). (ಉಕ) ೧. ಗುತ್ತಿಗೆ; ನಿಶ್ಚಿತಪಡಿಸಿದ 
ಕರಾರುಗಳ ಮೇಲೆ ಕೆಲಸ ವಹಿಸಿಕೊಳ್ಳುವುದು. "ಕಂತ್ರಾಟದಾರ? 
ಪರಾ. ೨. ಕಪಟಿ; ಮೋಸದ ಹಂಚಿಕೆ; ಕಾರಸ್ಥಾನ : ಅವರದೇ 
ಇದೆಲ್ಲಾ ಕಂತ್ರಾಟಿನಿರಬೇಕೆಂದೂ ಅವರನ್ನು ನೆನಸಿ ಕುದಿಜರು (ನಿರಾಭ. 
೧೧೨); ಹಾಗೂ ಹೀಗೂ ಕಂತ್ರಾಟಮಾಡಿ ಒಂದು ಅಧಿಕಾರ ದೊರಕಿಸಿ 
** * ಆಕಸ್ಕಾತ್ತಾಗಿ ಶಿಸ್ಟನಾಗಿಬಿಡುತ್ತಾನೆ (ಚೀ ನಬಾ. ೬೪); ನಿಮ್ಮ 
ಕಂತ್ರಾಟಕ್ಕ ಏನು ಕೊನೆ ಇದ್ದಹಾಗೆ ಕಾಣೋದಿಲ್ಲ (ಮಿಂಚಿಹು. ೩೧). 
ಕಂತ್ರಾಟು : ೧. "ಕಂತ್ರಾಟುದಾರ' ಪರಾ. 

[+ ಇಂ. Contract] 

ಕಂತ್ರಾಟಿದಾರೆ, ಕಂತ್ರಾಟುದಾರ (ನಾ). ಗುತ್ತಿ ಗೆ ಹಿಡಿದವನು; 
ಕಂತ್ರಾಟ ವಹಿಸಿಕೊಂಡವನು: ಕಂತ್ರಾಟಿದಾರನಿಗೆ ೧೦೦ ಕೂಲಿ 
ಯಾಳು ಕೂಡಿಸಿ ತರುವುದು ಇದರಿಂದ ದುಸ್ತರವಾಗಿ ಪರಿಣಮಿಸಿತು 
(ಕರವೀ. ೧೯೫). ಕಂತ್ರಾಟುದಾರ : ಕಂತ್ರಾಟುದಾರೆ ಕಣ್ಮಾಪಂಡಿತನ 
ಕೈಲಿ ಒಂದು ಅಳತೆಗೋಲೂ ದಾರದುಂಡೆಯೂ ಇದ್ದುವು (ಮಲೆಮ. 
೩೨೯). [ಕಂತ್ರಾಟಿ* -ದಾರೈ] 

ಕಂತ್ರಾಟು "ಕಂತ್ರಾಟ' ನೋ. 

ಕಂತ್ರಾಟುದಾರ "ಕಂತ್ರಾಟದಾರ ನೋ. 

ಕಂತ್ರಿ (ಗು). ೧. ಒರಟು ತಯಾರಿಕೆಯ; ನಯವಲ್ಲದ : ಕಂತ್ರಿ 
ಸಾಬೂನಿನ ಉಪಯೋಗದಿಂದ ನಲುಗಿದ ಬಟ್ಟೆ ಎಳೆಗಳು (ಗೃಹವಿ. ೮೮). 
(ನಾ). ೨. ಮೋಸಗಾರ: ಕಪಟ; ಕಾರಸ್ಥಾನಿ: ನಿನ್ನನ್ನು 
ಕಂತ್ರಿಗಳ ಕಣ್ಣು ತಪ್ಪಿಸಿ ಸಾಬೀತಿನಲ್ಲಿಟ್ಟುಕೊಳ್ಳುವುದು ... ಸುಲಭ 
ವಲ್ಲ (ಹೊಸಕ್ತಿ. ೫೧); ಈ ಶ್ರೇಷ್ಠಿಗಳ ಬಳಗವಾದರೂ ಶ್ರೀಮಂತ ಕಂತ್ರಿ 
ಜನ (ಆಳನಿ. ೧೬); ದೇವಯ್ಯ ಕಂತ್ರಿನಗೆ ನಕ್ಕು, ಹೇಳುತ್ತಲೆ ಬಾಗಿಲು 
ದಾಟಿದನು (ಮಲೆಮ. ೩೩೮). ೩. ನಾಟಿ; ಕಸಿಯಲ್ಲದ್ದು; 
ಗ್ರಾಮಾಣ: ಏನ ಕೆಂತ್ರಿಹೆಣ್ಣುಮಗಳು ಆದಾಳಪಾ ಅಂತೇನಿ! (ಬೀಳತೆ. 
೧೪೯). [4- ಇಂ. country] 

ಕಂತ್ರಿಸು (ಕ್ರಿ). ಸಿಂಡರಿಸು; ಮುರುಟು: ಗೌಡರು ಜುಗುಪ್ಸೆಯಿಂದ 
ಮುಖ ಕಂತ್ರಿಸಿಕೊಂಡು . . . ಕೇಳಿದರು (ಮಲೆಮ. ೩೯೩). [?) 

ಕಂಥೆ (ನಾ). ೧. ಸಂನ್ಯಾಸಿಗಳೂ ಭಿಕ್ಷುಕರೂ ಹೊಡೆಯುವ ಬಟ್ಟಿ ; 
ಕವುದಿ: ಸಮತೆಯೆಂಬ ಕಂಥೆಯ ತೊಟ್ಟು ಸುಬುದ್ಧಿಯೆಂಬ ಟೊಪ್ಪರೆವ 
ನಿಕ್ಕಿ (ಅವಚಂ. ೨೪೬-೧೧೨೨) ; ನಿಮ್ಮ ಕಂಥೆಗೆ ಕೌಪಿಗೆಣೆಯೆನಲಮ್ಮೆನು 
(ಬಸಪು. ೨೭-೪೪) ; ಮಲಸಿಕೊಂಡಾ ಕಂಥೆಯಂ ಬೇಡಲಾತುರದಿ 
(ಲಶಿಚಿಂ. ೩೫-೧೯) ; “ಮಂತ್ರ ಭಿನ್ನವಾಯಿತ್ತೆಂದು ಕಂಥೆಯ ಬಿಡುವರೆ 
ಆಜವುಳ್ಳವರು . . .? (ಕರ್ಣಾಕ. ೧೬೧). ೨. ಜೋಳಿಗೆ: ಹೆಗಲಲ್ಲಿ 
ಇರಿಸಿ ಕಂಥೆ ಜೋಗಿ ಎದ್ದಂತೆ ಅಲಕನೆದ್ದು ಮುಗಿಸಿದಿರಿ ಒಂದು ಸಂಧೆ 
(ಅರಳು. ೭೪-೧೩). ೩. (ಆಲಂ) ಉಪಯೋಗವಿಲ್ಲದ ಮಾತು; 
ವ್ಯರ್ಥವಾದ [ಹೇಳಿಕೆ: ಬಾಳ! ಕಳ್ಳ ನೊರೆದೊಂದು ಸುಳ್ಳಿನ ಸಂತೆ 
* * ೬ ಅರ್ಥವಿಲ್ಲದ ಬಣಗು ಕೆಂಥೆ (ಶ್ರೀರಾಮಾ. ೭೩೭-೮೫). 

[ಸಂ. ಕಂಥಾ] 

ಕಂಥೆಗುಪ್ಪಸೆ (ನಾ). ಚಿಂದಿಬಟ್ಟಿಗಳಿಂದ ಮಾಡಿದ ಕುಪ್ಪಸ: ನಿಜ 
ಸಮಯದುತ್ಸಾಹಮೆಂಬ ಸೊಂಪಿನ ಕಂಥೆಗುಪ್ಪಸಂ ತೊಟ್ಟು... 
ಭಿಕ್ಸಾನ್ಸಮಂ ಶಿನಂಗರ್ಸಿಸಿ (ಆರಾಚ. ೫-೭). [ಕಂಥೆ * ಕುಪ್ಪಸ] 


20 


0 


45 


ಕಂದಕ್ಕ 


ಕಂದೈ (ನಾ). ೧. ಮಗು; ಕೂಸು; ಹಸುಳೆ: ತಾರಕನಂ ಶಂಕರನ 


ಕುಮಾರಕನಟಕಿದಂ ಗಡಿಂತು ತೊಟ್ಟಿಲ ಕಂದಂ (ಸಮಪ. ೧೦-೬೭); 
ಪಾಲ್ವೊರೆದ ನುಣ್ಬೆರಲಂ ಮೊಲೆಗಿತ್ತು ಪೀರ್ದು ಕಣ್ಣೇಆಕಿಯದ ಕಂದ 
ನೆಂದೆನಗೆ ಕಣ್ಣೆಆಕಿ ಯಿಪ್ಪ ನೊ ಮಂದಹಾಸಮಂ (ಅರ್ಧನೀ. ೧-೧೦೦), ಘನ 
ಪೌರುಷವು ನಿನಗುಂಟಿಂದು ಕಂದನ ತೆಗೆದು ಬಿಗಿಯಪ್ಪಿ (ಕುವ್ಯಾದ್ರೋ. 
೪-೩೬); ಕದನಕ್ಕೆ ಕಂದನ ಕಳುಹಬಹುದೇ (ತೊರರಾ. ೧-೯-೩೪). 
೨. ತನಗಿಂತ ಚಿಕ್ಕವರನ್ನು ವಾತ್ಸಲ್ಯದಿಂದ ಕರೆಯುವಾಗ 
ಬಳಸುವ ಮಾತು: ನಿನ್ನನುಜರ್‌ ನಿನ್ನಂ ಬೆಸಕೆಯೆ ನೀನೆ ನೆಲನ 
ನಾಳ್ತುದು ಕಂದಾ (ಪಂಪಭಾ. ೯-೮೨); ಕೆಂದೆ ನಿಜಾನುಜರೆಲ್ಲಿದರ್‌ 
(ಗದಾಯು. ೩-೭೬); ಕಂದಾ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ 
ತೋಜಯ್ಯಾ (ಮಹಾದೇ. ಕ. ೧೫-೩೮), ಕಂದ ಬಾರೆನ್ನ ಕಬ್ಬಾಣಿ 
ಪೆಣ್ಮಣಿಯೆ ಬಾರೆಂದು ಮುಂದಕೆ ಬರಿಸಿದಳು (ಹದಿಬ. ೧-೨೭). 

(ದೇ. ॥ ಮಲ. ಕಣ್ಣ; ತೆಲು. ಕಂದು, ಕಂದುವು; ಕುರುಖ್‌. 
ಖುದ್ದ್‌, ಖದಾ; ಮಲ್ತೊ. ಕದೆ] 


ಕಂದ್ಯ (ನಾ). ೧. ಹೆಗಲು; ಭುಜಾಗ್ರ: ಕುಣಿದನಿಬ್ಬರ ಮುಷ್ಟಿಯಿಬ್ಬರ 


ಹಣೆಯಲೆದೆಯಲಿ ಮೋಆಕಿಯಲಿ ಭುಜದಣಸಿನಲಿ ಕಂದದೆಲಿ ಶಿರದಲಿ 
ಬದಿಯಲುದರದಲಿ (ಕುವ್ಯಾ ಸ. ೨-೧೦೭) ; ಬೆಂಗೆವಾಯ್ಡು ನಡೆಯಿಸಿ 
ನಲವೇಜ್‌ಸಿ ಕಂದವ ತಟ್ಟಿ ಬಿಡದೆ ದಟ್ಟಸಿ ತೋಜಕಿಸಿದನು (ಕುರಾಸಾಂ. 
೯-೯೩); ಕುದುರೆಗಳ ಜೀನ ಹಲ್ಲಣ ಲೇವೆ ಕಬ್ಬಿ ಕಂದದ ಹಕ್ಕರಿಕೆ 
ಚಬುಕು ಮೊಗರಂಬ ವಾಫೆಗಳ್‌ (ಚೆಬಪು. ೪೭-೪೪); ಮುದ್ದು 
ವೆಣ್ಣೊರ್ವಳ ಕಂದದೊಳ್‌ ನಟ್ಟು ಮೊಟಗುವ ಮದ್ದಳಮಂ ನೋಡಿ 
(ಚಿ ಕವಿ. ೬-೧೩೨ ವ). ೨. [ಛಂದ] ಮಾತ್ರಾಗಣಬದ್ಧವಾದ 
ಒಂದು ಅರ್ಧಸಮವೃತ್ತ : ಕಂದಂಗಳ್‌ ಪಲವಾಗಿರೆ ಸುಂದೆರವೃತ್ತಂ 
ಗೆಳೆಕ್ಕರೆಂ . . . ಅಂದಂಬೆತ್ತೆಸೆಯೆ ಪೇಟಕ್ನೊಡದು ಚತ್ತಾಣಂ (ಕವಿರಾ. 
೧-೩೫). &. ಸೈನ್ಯ; ದಳ. "ಕಂದಾಚಾರ' ಪರಾ. ೪. ಸಮೂಹ. 
೫. [ಜೈನ] ಪುದ್ದಲಗಳ ಹಿಂಡ: ಗಿರಿ ತರು ಗೋಡೆ ಮುಂತಾದುವು 
ಬಲು ಕಂದದಿರವಿಂದೆ ನಡೆಗಡ್ಡಲಹುವು ಪರಮಾಣುವಣು ಬಡೆ ಕೆಂದದ 
ಪುದ್ಧ ಲವಿರುತಿದ್ದು ತಡೆಯವೆಯ್ದು ವರಾ (ಭರಚ. ೬೮-೪೦). 
(ಪ್ರಾ. ಖಂಧ (೪ ಸಂ. ಸ್ಕಂಧ)] 


ಕಂದ್ಯ (ನಾ). ೧. ಗೆಡ್ಡೆ; ಕಮಲದ ಗೆಡ್ಡೆ : “ಸಾರಸದ ಗಡ್ಡೆಯದು 


ಕಂದಂ? (ಮಂಗರಾ. ೧೨೪-೧೭); ಜಲಜಾತ ಕುಮುದ ನೀಲೋತ್ಬಲಕಂದ 
ಮನಾಜ್ಮ ಮಧುಗಳಿಂ ಸಂಧಿಸಿ (ಲೋಕೋಪ. ೬-೨೩) ; ಮರ ಫಲತೋಟ 
ಬೆಬನಹೆತ[ಲು] ಕಂದ ಕದಿರು ತುಂಬೆ (ಸೌಇಎ. ೧೯೨೯, ಮಂಗಳೂ. 
೪೬೯-೧೭; 1320). ಕಂದಮೂಲ' ಪರಾ.೨. ಬೆಳ್ಳುಳ್ಳಿ. ೩. ಸೂರಣ 
ಗೆಡ್ಡೆ. ೪. ಬಾವು; ಊತ; ಗಂಟು. ೫. ಗುಹ್ಯೇಂದ್ರಿಯ ಬಾಧೆ. 
೬. ಮೇಘ. "ಕಂದವಾಹನ' ಪರಾ. ೩. ಕರ್ಪೂರ. [ಸಂ.] 


ಕಂದಕ, (ನಾ). (ಕೋಟಿಯ ಸುತ್ತಲೂ ಇರುವ) ಅಗಳು, 


—ಅಗಳತೆ; ಆಳವಾದ ತಗ್ಗು, ಕುಣಿ, ಹಳ್ಳ : ಎರಡು ಸುತ್ತಿನ 
ಕೋಟಿಯೊತ್ತಿನಲಗಳು ಕಂದು£ ದ] ಕವ ಮತ್ತೆ ರಾಟನಳ. . .ಕಂಡರಾಗ 
(ಕಂನವಿ. ೧೪-೨೬); ಕೋಟಿಯ ಸುತ್ತಲೂ ಆಳವಾದ ಕಂದಕವಿರುತ್ತಿತ್ತು 
(ಕಶಾಅ. ೨೮೮) ; ದಾರಿಯಲ್ಲಿ ಅಲ್ಲಲ್ಲಿಯೇ ಯುದ್ಧಕಾಲದ ಕಂದಕಗಳು 
ನಾಶವಾದ ಮೋಟಾರ್‌ ಗಾಡಿಗಳ ಅಸ್ಥಿ ಪಂಜರೆ (ಯೋಧಪು. ೧). 

[ದೇ. ॥ ತೆಲು. ಕಂದಕ. / ಅರ. ಮರಾ. ಖಂದಕ] 


ಕಂದಕ್ಕ (ನಾ). ಒಂದು ಊರಿನ ಹೆಸರು: ಮಹಾದೇವ ಗಿರೇಃ 


ಪೂರ್ವತ ಅನೇವರಿ ಚಾಲ ಕನ್ಹಕ ದುದ್ಮಪಲ್ಲಿ ಸಹಿತಾ ಪಾಣ್ಮರಜ್ಜಪಲ್ಲೀ 
ಪ್ರತಿಪ(ಪಾ)ದಿತೇ (ಮೈ ಆರಿ. ೧೯೨೯, ೧೧೬-೧೮ ; 516). [?) 


ಕಂದಕೊತ್ತ 


ಕಂದಕೊತ್ತ (ನಾ). ಒಂದು ಊರಿನ ಹೆಸರು: ಕನ್ನಕೊತ್ತರ 
ಶ್ರೀರಾಮನ್‌ ನರ ಗಜ ತುರಗ ಸಮೂಹಂ ಪೊಳ್ಳು ಎತು ವೀರಸ್ವರ್ಗಂ 
ಪೊಕ್ಕನ್‌ (ಎಕ. 2017, ಮದ್ದಗಿ. ೯೩-೩ ; 790). [?) 
ಕಂದಗಡ್ಡೆ, ಕಂದಗೆಡ್ಡೆ (ನಾ). ಸೂರಣಗೆಡ್ಡೆ (ಕ). ಕಂದಗೆಡ್ಡೆ: 
(ಮೈಔಗಿ. ೭೬-೧೫೫೮). [ಕಂದ್ಯ ಗಡ್ಡೈ) 
ಕಂದಗೆಡ್ಡೆ *ಕಂದಗಡ್ಡೆ? ನೋ. 
ಕಂದಣಿಕೆ "ಕಂದಳಿಕೆ? ನೋ. 
ಕಂದತಮ್ಮೆ (ನಾ). ಒಂದು ಹೆಸರು (?): ಇದಕ್ಕೆ ಸಾಕ್ಷಿ ಆಮಚ್ಚರ್‌ 
ತೆಲಮ್ಬೆಯ ೦% ಕರಾಸರ್‌ ರೆಗ್ಗ * ೩ ಸರ್‌ ನಿನೆಚ್ಛಾರ್‌ ಧರಳೆ x 
- ಕನ್ನತಮ್ಮೆ (ಎಕ. 1೪, ಗುಂಡ್ಲು ಪೇ. ೮೬-೬ ; 750). [?) 
ಕಂದನಾಡಿ (ನಾ). ದೇಹದ ಮುಖ್ಯ ನಾಡಿಗಳಲ್ಲಿ ಒಂದು; 
ಸುಷುಮ್ನಾ ನಾಡಿ (?); “ಸುಷುಮ್ನ ನಾಡಿ ೫ (ಸರ್ವಜ್ಞ. ಕೋಶ): 
ಕುಂಡಲಿಯ ಭೇದದ ಕಂದನಾಡಿಯ ನಡುವೆ ಮಂಡಿಸುತಿರ್ಪ ಹಂಸನ 
ಹತ್ತಿರವೆ ಕಂಡಿಹುದು ಸುಳುವು (ಸರ್ವಜ್ಞ. ೪೭೪). [ಕಂದ? 4 ನಾಡಿ] 
ಕಂದನೆ (ನಾ). ಯಂತ್ರ ಮೊದಲಾದುವನ್ನು ಶುದ್ಧಗೊಳಿಸಿ ಚಲನ 
ಸೌಲಭ್ಯಕ್ಕಾಗಿ ಹಾಕುವ ಎಣ್ಣೆ, ಹೆರೆ; ಎರೆಎಣ್ಣೆ ; ಕೀಲೆಣ್ಣೆ : 
ಎತ್ತಿನಗಾಡಿ ಚಕ್ರಕ್ಕೆ ಕಂದನೆ ಹಾಕಬೇಕು (ರೂಢಿ). 
[-ತೆಲು, ಕಂಡೆನ, ಕೆಂದಿಯನ] 
ಕಂದಮಂಗಲ (ನಾ). ಒಂದು ಪ್ರದೇಶದ ಅಥವಾ ಊರಿನ ಹೆಸರು: 
ಕೈವಾರ ವಿಷಯ (ಆ)ನ್ತರ್ಗತಾ ಕನ್ನಮಜ್ಞಲೋ (ಆ) ನಾಮಧೇಯ 
` ಪ್ರತಿಪಾದಿತೇ (ಮೈಆರಿ. ೧೯೧೪, ೧೩-೩೫; 806); ಕೆಂದಮಂಗಲಳೆ 
ಸಲುವ ಶಿಂತ ತಡಪು ಎನಿಸಿಕೊಂಬ ಗ್ರಾಮವ (ಎಕ. ೫, ಚಿಂತಾಮ. 
[ಕಂದ್ಯ*- ಮಂಗಲ?] 
ಕಂದಮೂಲ (ನಾ). ಗೆಡ್ಡೆಗೆಣಸು: ರುದ್ರಾಕ್ಷಮಾಲೆಯಂ ಕಳೆದು 
ಮಣದೊಡಿಗೆಯಂ ಕಂದಮೂಲವನು ಬಿಟ್ಟೂಟಮಂ * .ಜಗವಣಕಿಯೆ 
ಕೂಡಲು ವ್ರತಕ್ಕೆ ಮುಪ್ಪಾಯ್ತೆ ಮುಸ್ಟಿನೊಳು (ಹಚಕಾ. ೯-೮). 
[ಕಂದ * ಮೂಲ] 
ಕಂದಮ್ಮ (ನಾ). ಮಗು: ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡೀಯ 
ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತೋ (ನಾದಲೀ. ೩೮-೮). 
[ಕಂದ * ಅನ್ನು 1] 
ಕೆಂದಮ್ಮಭಟ್ಟ (ನಾ). ಒಬ್ಬಾತನ ಹೆಸರು: ಕನ್ನಮ್ಮಭಟ್ಟರಾನೆ 
ಊರಾಳೆ ಅನೆಊರಲಾವಿನೊಳ್‌ ಮನ್ನೆಯನ್ಪಗೆ ೩ ೫೬ ೫ ತಮ್ಮುತ್ತಿ 
ರ್ಬ್ಬರುಂ ಎಜಕಿದು ಸತ್ತಾರ್‌ (ಎಕ, ೫, ಶಿಡ್ಲಘ. ೩೪-೧; 900). 
[ಕಂದಮ್ಮ *- ಭಟ್ಟ) 
ಕಂದಯ್ಯ (ನಾ). - ಕಂದಮ್ಮ: ಚಿಕ್ಕ ನನ ಕಂದಯ್ಯ, ಚಿಣೆದಾಂಡು 
ಆಡ್ಮಾನ . , . ಬಾಲ್ಯಾರ ಚಿತ್ರದ ಕೊಡಕ ಚಿಣಿಬಡೆದ (ಕನ್ನಜಾ. ೪೬). 
[ಕಂದ + ಅಯ್ಯ] 
ಕಂದರ, (ನಾ). ಕೊರಳು; ಕುತ್ತಿಗೆ: ಗರಳನನುಯಮರ್ಜನುಂಬಂತೆ 
ಸವಿದಮಳ ಕಂದರದಿಯಂಕಿತಗೈದ ರಾಮೇಶನಡಿಕಮಲ ಕೊರ್ತು 
ಮೇಲ್ಲಥಿಯ ಪೇಳ (ನವಮೋ. ೧೬-೧); ಲಿಂಗಗಳನವರ ಬಂದದಿ 
ಕಂದರಕೆ ಬಿಗಿಸವರ ಕರಡಿಗೆ ಬಿಟ್ಟು ಉರೆದೆಡೆಗವನು ಕಟ್ಟಸಿ (ಬಿಜ್ಜಪು. 
[< ಸಂ. ಕಂಧರ) 


೧೩೧-೧; ?). 


೪೪-೩೩). 


ಕಂದರೈ (ನಾ). ೧. ಕಣಿವೆ; ದರಿ: *ಕಂದರಮೆನಲು ದರಿಯಕ್ಕು? 


(ಮಂಗರಾ. ೩೦-೨) ; ಪಾಲ ಪೊನಲ್‌ ಪೊದಚಖಕ್ನೊದನಿ ಸೌಂದರಮಂದರ 
ಕಂದರಂಗಳಂ (ಅಜಿಪು. ೪-೬೩). ೨. ಗವಿ; ಗುಹೆ: ಆಗಿರೀಂದ್ರಕಂದರ 
ದೊಳ್‌ ತಪಂಗೆಯ್ವ ತಪೋಧನರ (ಸಂಸಭಾ. ೭-೮೦ ವ). [ಸಂ.] 


೧೩೪೫ 


3 


pe 
4 


95 


43 


ಕಂದಲ್ಸ್‌, 


ಕಂದರಿ (ನಾ). ಗವಿ; ಗುಹೆ (9). [ಸಂ. ಕೆಂದರೀ) 
ಕಂದರಿಕೆ (ನಾ). "ಭೋಗದವರು?' ಎಂಬ ಪಂಗಡದವರು ಅನುಸರಿ 
ಸುವ ಒಂದು ದಾಂಪತ್ಯ ವಿಧಿ: ಕಂದರಿಕೆಯೆಂಬುದು ಮದುವೆಗೆ 


ಎಡಗೈ * * * ಸಾಮಾನ್ಯವಾಗಿ ತಾಳಿಶಾಸ್ತ್ರವಾಗುವ ದಿನವೇ ಕಂದರಿಕೆ 
ಯಾಗುವುದುಂಟು (ಗಾಯಚ. ೨೬). [1] 
ಕಂದರೆ (ನಾ). ೯ ಕಂದರಿ (ಕ). [ಆ ಕಂದರಿ] 


ಕಂದರೊಳ (ನಾ). ಆಕ್ಷೋಡದ ಮರೆ (ಕ). [ ಸಂ. ಕಂದರಾಲ] 

ಕಂದರೋದರ (ನಾ). ಕೊಳ್ಳ, ಕಣಿವೆಗಳನ್ನು ಒಳಗೊಂಡದ್ದು : 
ಭರತೈರಾವತದ ನಟ್ಟ ನಡುನಿರ್ದುದು ಸೌಂದ ರ ಮಂದರಾಚಲಂ 
ಕಂದರೋದರೆಂ ಕಿನ್ನರಾಮರ ಸ್ತ್ರೀರಮ್ಮಂ (ಅಜಿಪು. ೨-೨). 

[ಕಂದರ್ದ + ಉದರ] 

ಕಂದರ್ಪ (ನಾ). ೧. ಕಾಮ; ಮನ್ಮಥ: *ಪ್ರದ್ಮುಮ್ನಃ, ಮಕರ 
ಧ್ವಜಃ . .. ಮನ್ಮಥ ಕಂದರ್ಪಃ ... ಮನೋಭವಃ ಈ ೨೮ 
ಕಾಮ(ದೇವ)ನ ಪೆಸರ್‌* (ಹಲಾಯು. ೭-೩೩) ; ಆ ಮಹಾರ್ಣವಂ 
» « * ಕೆಂದರ್ಪನಂತೆ ಶಂ ಬರೆ ಮದವಾರಣೋದಾರಮಂ (ಜಗವಿ. 
೧-೪೪ ವ); ಕಂದರ್ಪನೆಂಬ ಡೊಂಬನ ಚಂದದ ಪೊಂಬೊಂಬೆವಿಂಡು 
ನೆರೆದತ್ತಾಗಳ್‌ (ಹಮ್ಮಾರ. ೨-೭೧). ೨. ಓಬ್ಬ ಕನ್ನಡ ಕವಿಯ 


ಬ 
ಹೆಸರು: ಶ್ರೀ ಕಂದರ್ಪನ ಕಾವ್ಯಂ (ಕವಿಡ. 1, ಅನುಬಂ. ೨). [ಸಂ.] 


ಕಂದರ್ಪಕ (ನಾ). - ಕಂದರ್ಪ ೧: ಕೊಲೆಗಡಿಗ ಕಂದರ್ಪಕನ 
ಕೂರಲಗೊ ಮದನನ ಸೊಕ್ಳಿದಾನೆಯೊ (ಕುವ್ಯಾಎ. ೨-೮). [ಸೆಂ] 
ಕಂದರ್ಪದಹನ (ನಾ). ಕಾಮನನ್ನು ಸುಟ್ಟವನು; ಶಿವ: ಕಂದರ್ಪ 
ದಹನನಂ ನೆನದು ಕೀರ್ತಿಸುವವನ ಭಾಗ್ಯವಂ ಪೊಗಳಲಳನೆ (ವೀಕೈಪು. 
೨-೬-೩೧). [ಕಂದರ್ಪ 4೬ ದಹನ] 
ಕಂದರ್ಪನಂದನ (ನಾ). ೧. ಮನ್ಮಥನ ಮಗ; ಅನಿರು ದೃ. 
ತಿ. ಕಾಮನಂತೆ ಇರುವ ಬಾಲಕ; ಚಿಲುವಾದ ಮಗು: ನಮ್ಮ 
ದೊರೆ ನಂದನವನಕ್ಕೆ ಬೇಂಟಿವೋಗಿ .ತಂದಿರ್ಪನೀ ಕಂದರ್ಪನಂದನನ್‌! 
(ಚಂದ್ರಸ. ೩೯-೨). [ಕಂದರ್ಪ 4 ನಂದನ] 
ಕಂದರ್ಪರಿಪು (ನಾ). ಕಾಮನವೈರಿ; ಶಿವ (8). 
*[ಕಂದರ್ಪ -- ರಿಪು] 
ಕಂದರ್ಪಸಾಯಕ (ನಾ). ಕಾಮನ ಬಾಣ : ವಿಲಾಸವತಿ ನರ್ತಿಸಿದಳ್‌ 
ಕಂದರ್ಪಸಾಯಕಂ ನರ್ತಿಪವೋಲ್‌ (ಮಲ್ಲಿಪು. ೮-೪೯). 
[ಕಂದರ್ಪ ೬ ಸಾಯಕ] 
ಕಂದರ್ಸಾರಿ (ನಾ). - ಕಂದರ್ಪರಿಪು: ಕಂದರ್ಪಾರಿ... ಮದನರಿಪು- 
ಇವು ಪದಿನಾಜುಂ ರುದ್ರೆಗಣಂಗಳ್‌ (ಛಂದೋಂಬು. ೫-೩ ವ). 
[ಕಂದರ್ಪ + ಅರ್ಕ] 
ಕಂದಲ್‌,, ಕಂದಲು (ನಾ). ಮಣ್ಣಿನ ಚಿಕ್ಕಪಾತ್ರೆ ; ಗಿಂಡಿ: ಮಹಾ 
ಶೀರ್ತ್ಥಂಗಳೊಳನೇಕ ಕವಿಲೆಗಳಂ . .. ಕಂಚಿನ ಕಜವ ಕಂದಲ್ಲಳುಂ 
ಬೆರಸು... ದಾನಂಮಾಡಿದೆ ಮಹಾಪುಣ್ಯಫಲಮಕ್ಕು (ಸೌಇಇ. IX-i, 
೨೫೪-೫೧ ; 1148) ; ನೆಲಹಿನ ಪಾಲುಂ ಬರ್ದುಂಕದೆಲೆ ಕಜಕವೀ ಕಂದೆಲ 
ಪಾಲುಂ ಮುಂ ಬರ್ದುಳದು (ಅರ್ಧನೇ. ೭-೮೦) ; ಕೆಂದಲ ಕೊಡೆ 
ಯೊಳಿರುಕಿ . . . ಸುರಭಿಯ ಕಜಕಿವಬಲೆಯರ ಕುವರನಸಿ ಕ್ಷಿಸಿದೆ 
(ಜೀವಂ ಚ, ೬-೨೮). ಕೆಂದಲು: ಬೆಣ್ಣೆಯ ಕಂದಲ ಕರೆಗಲಿಟ್ಟರೆ 
ಕೆಂದಲು ಕರಗಿತ್ತು ಬೆಣ್ಣೆಯುಳಿಯಿತ್ತು (ಅನಚಂ. ೧೪೯-೬೮೦) ; ಹಾಲ 
ಕಂದೆಲು ತುಪ್ಪದ ಮಡಕೆಯ ಬೋಡು ಮುಕ್ಕೆನಬೇಡ (ಬಸವ. ೪೧೬) ; 
ಮುಂದಲೆಯೊಳು ಶಿಖಿ ಮೊರೆವ ಲಹರಿಯೊಳು ಕಂದಲ ಸುರೆ ಕಂಕುಳಲಿ 


(ಹರಿಸಾಂ. ೩-೧೨೨). [ದೇ. ॥ ತಮಿ. ಕನ್ನಲ್‌ ; ತುಳು. ಕಂದೆಲ್‌] 


ಕಂದಲ್‌, 


ಕಂದಲ್‌, (ನಾ). ಮೊಳಕೆ; ಚಿಗುರು: ಅವರ ಬೇಟದ ಕಂದಲ್ಲ 
[ಪಾಠಾಂ. ಕವಲ್ಲ]ಳಂತೆ ಚಿತ್ರಾಂಗದ ವಿಚಿತ್ರವೀರ್ಯರೆಂಬ ಮಕ್ಕಳ್‌ 
ಪುಟ್ಟಿ (ಸಂಪಭಾ. ೧-೬೩ ವ). [೮ ಸಂ. ಕಂದಲ] 

ಕಂದಲ, ಕಂದಳ (ನಾ). ೧. ಮೊಳಕೆ; ಕುಡಿ. ೨. ನಿಂದೆ; 
ದೂಷಣೆ. ೩. ಕೆನ್ನೆ; ಕಪೋಲ. ೪. ಮಧುರವಾದ ನಾದ. 
೫. ಬಾಳೆಯ ಗಿಡ. ೬. ಗುಂಪು. ೭. ಚಿನ್ನ. ೮. ಕಾಳಗ; ಯುದ್ಧ. 
೯. ಒಂದು ಬಗೆಯೆ ಹೂವು. ಕಂದಳ : ೩. ದೇಹದೀವ್ತಿ ಹಾರದ ನೆವ 
ದಿಂದಮೋಲಗಿಸೆ ತಾರಗೆಯಂ ನಿಜಕೆಂಠ ಕಂದಳಂ (ಸಂರಾಮಾ. ೬-೭೮). 
೯. ಕೇದಗೆಗಳೊಳ್ಳಜಯೊಳ್‌ ಗಜೌಸೋಂಕಿ ಕುಂದದೊಳ್‌ ಕುಂದದ 
ಲೀಲೆಯಿಂ ಸುಲ್‌ದು ಕಂದಳ[(ಪಾಠಾಂ. ಕೆಂದಳ]ಡೊಳ್‌ ದಳಮಂ ಕಲಂಕಿ 
, * « ಶೀಡಿದುದು ಮಾರುತಂ (ಜಗವಿ. ೪-೩೪). [ಸೆಂ.] 

ಕಂದಲ್ಲಿ "ಕಂದುಳಿ' ನೋ. 

ಕಂದಲ್ಲಿ (ನಾ). ೧. ಒಂದು ಬಗೆಯ ಜಿಂಕೆ; ಕದಲಿ. ೨. ಕೆಂಪು 
ಅಥವಾ ಹಳದಿ ಹೂವು ಬಿಡುವ ಒಂದು ಬಗೆಯ ಸಣ್ಣ ಗಿಡ; 
ಭೂಕದಲಿ; ನೆಲಬಾಳೆ : ಅಲರ್ದುವು ಕುಟಜಂಗಳ್‌ ಪೂತುವಿಂಬಪ್ಪಿನಂ 
ಕಂದಲಿ [ಪಾಠಾಂ. ಕಂಟಿಲಿ, ಕಂಡಲಿ] ಕುಸುಮಿಸಿದತ್ತುದ್ದಾಮ ನೀಪಾವ 
ನೀಜಾವಲಿ (ಕಾವ್ಯಾವ. ೬೫೫). ೩. ಬಾವುಟ; ಧ್ವಜ. ೪. ಕಮಲದ 
ಬೀಜ. [ಸಂ. ಕಂದಲೀ] 

ಕಂದಲಿಸು (ಕ್ರಿ). ಕದಲಿಸು ; ಅಲ್ಲಾಡಿಸು; ಕಂಪಿಸುವಂತೆ ಮಾಡು 
(?) : ಮನೋಹರವಾದ ವುಸುರಿನ ಘಾಳಿಯಿಂದ ಪೀತಾಂಬರವನ್ನು 
ಕಂದಲಿಸುತ . . . ಆ ನಾರದನನ್ನು ಕುರಿತು ನುಡಿದನು (ಅರ್ಕಮಾ. ೭೬). 

[ಕಂದಲ್‌ ? ೬ -ಇಸ್ಯು) 

ಕೆಂದಲು "ಕಂದಲ್ಕ್‌' ನೋ. 

ಕಂದವಕ್ಕರಿಕೆ (ನಾ). ಆಸೆ ಕುದುರೆಗಳ (ಹೆ ಗ ಲ) ಮೇಲೆ ಹೊದಿ 
ಸುವ ಹಕ್ಕಂಕೆ, --ಜೂಲು : ಚಿನ್ನದ ಲಾಳ ವಜ್ರದ ಪೆಂಡೆಯ ಪೊಸ 
ರನ್ನದ ಸಕ್ಕರೆ ಮೊಗದ ಕನ್ನಡಿ ಕಂದವಕ್ಕರಿಕೆ ಮೆಜಕಿಯೆ ಚೆಲ್ವ ಕನ್ನಡಿ 
ಸಿದುದಾ ವಾಜಿ (ಕುರಾಸಾಂ. ೩೯-೬೨). [ಕಂದ್ಯ-- ಪಕ್ಕರಿಕೆ) 

ಕಂದವಕ್ಕರೆ (ನಾ). ಕಂದವಕ್ಕರಿಕೆ: ಪಕ್ಕರಕ್ಕೆಯ ಕಂದವಕ್ಕರೆಯ 
ಕಡಿಯಾಣದುಕ್ಕುಲದ ಮೊಗಮುಟ್ಟು ಮುಂತಾದ ಸಂಜೋಗ (ಚೀರಮ. 
೧೧-೪೩). [ಕಂದೃ* ಪಕ್ಕರೆ) 

ಕಂದವಟ್ಟಿಗೆ (ನಾ). ೧. “ಎರಡು ಭಾಗಗಳನ್ನು ಜೋಡಿಸಲು ಉಪ 
ಯೋಗಿಸುವ ಪಟ್ಟಿ, ಗಂದವಟ್ಟಿಗೆ, ಕದದ ಹಲಗೆಗಳಿಗೆ ಹಾಕುವ 
ಅಡ್ಡಪಟ್ಟಿ; ವೀಣಾದಂಡ? (ಪ್ರಭಣ್ಣ). ೨. ಹೆಗಲಿಗೆ ಹಾಕಿ 
ಕೊಳ್ಳುವ ಪಟ್ಟಿ; ಮದ್ದಳೆ ಮೊದಲಾದ ವಾದ್ಯಗಳನ್ನು ಹೆಗಲಿಗೆ 


೧೩೪೬ 


ಕಂದಾಚಾರ 


| ಕಂದಶರ್ಮ (ನಾ). ಒಬ್ಬಾತನ ಹೆಸರು: ಕತ್ತಿ ಶರ್ಮ್ಮಣ ಪುತ್ರ 
ಕನ್ನಶರ್ಮ್ಮಣ ಪುತ್ರ ಕಪ್ಪಶರ್ಮ್ಮಣ ಚತಾರಿ ಅಂಶಃ (ಇಆ. ೪1 
೧೮೭-೪೨; 669) [ಆ ಸಂ. ಸ್ಯಂದಶರ್ಮನ್‌] 


ಕಂದಳ "ಕಂದಲ' ನೋ. 


5 | ಕಂದಳಿ (ನಾ). ಸಸಿ; ಮೊಳಕೆ : ಧರ್ಮದ್ರುಮುಚ್ಛೀದ ಪರಶುಧಾರೆಯುಂ 


pe 
ಐ 


ಶಾ 
ಟಾ 


20 


25 


ನೇತುಹಾಕಿಕೊಳ್ಳುವ ಪಟ್ಟಿ : ಅವುಜಿಗಂ ಕಂದವಟ್ಟಿಗೆಯಂ ಪೆಗ 85 


ಲೊಳ್‌ ತಗುಳ್ಳಿ ಕಯ್ಕ ನೇಣೊಳ್‌ ಕರತಳಮಂ (ಮಹಾನೇ. ೪-೫೪ ವ); 
ಆವುಜಮಂ ಹಿಡಿದೆತ್ತಿ ಕಂದವಟ್ಟಿ ಗೆಯನೆ ಕಂದದೊಳ್ತಳೆದು ತನ್ನೆಡಗೈಯನೆ 
ನೇತ್ರವಟ್ಟಿಗೆಯೊಳ್‌ ಪುಗಿಸಿ (ಧರ್ಮಪ. ೨-೨೧). 

[ಆ ಸಂ. ಸೃಂಧಪಟ್ಟಕಾ] 


ಕಂದವಾರ (ನಾ). ಒಂದು ಊರಿನ ಹೆಸರು: ಕಂದವಾರದ ಸೀರೆಳ್ಳೆ,೪ 


ಬರಹದ ಬಣ್ಣ (ಅಮಾಸಾಂ. ೪-೯). 
[< ಸಂ, ಸ್ಫಂಧಾವಾರ ಎ ರಾಜನ ಬಿಡಾರ] 
ಕಂದವಾಹನ (ನಾ). ಮೋಡವನ್ನೇ ವಾಹನವಾಗಿ ಉಳ್ಳವನು; 
ಮೇಘವಾಹನ; ಇಂದ್ರ : ಮುನ್ನ ಧರೆಯೊಳು ಸಂದ ರವಿಸುತ ಕೀರ್ತಿ; 


ಮುಖ ಶಿಬಿ ಕಂದವಾಹನರೀಶ್ವರಂಗರ್ಪಿಸಲಜಸಿಯದೆ (ಬಸಪು. ೧೮-೧೯). | 45 


[ಕಂದ್ಮ+ ವಾಹನ] 


ವಿಷಯ ವನಿಷದ್ರುಮ ಕಂದಳಿಯುಂ . , . ಅಪ್ಪ ಪಾತಕಿಯೊಳ್‌ ಲಕ್ಷ್ಮಿ 
ಯೊಳ್ಳ (ಆದಿಪು. ೧೪-೧೨೨ ವ, ೧೨೩). [ಆ ಕಂದಲ್‌,] 
ಕಂದಳಿಕೆ, ಕಂದಣಿಕೆ (ನಾ). ೧. ಒಂದು ಬಗೆಯ ಹೂವಿನಗಿಡ; 
ನೆಲಬಾಳೆ : ಕಂದಳಿಕೆಯಂತೆ ಶಿಶಿರ ಸಂಪರ್ಕಕ್ಕೆ ಕಂದಿ ಕುಂದುವಳ್‌ 
(ಕಾದಂ. ೩೪೦). ೨. ತಡಿ; ಜೀನು: “ಬಜುಗೋಣಿ ಕಂದಳಿ 
[ಪಾಠಾಂ.ಕಿ.ಣಿ]ಕೆ ಕವುದಿಗಳೆಯ್ದೆ ಸಬರಮಕ್ಕುಂ” (ಮಂಗರಾ. ೧೦೨-೩). 
೩. ಧ್ವಜ; ಬಾವುಟ: ಮದಗಜಕಿಕ್ಕು ಕಡಿಯಾಣಮಂ ಕಬ್ಬಿಯಂ 
ರಥಚಯಕಿಕ್ಳು ಹಲ್ಲಣಮುಮಂ ಹಕ್ಕರಿಕೆಯುಂ ಏೀರಭಟರಿಗಿ ಕ್ಕು 
ಕಂದಳಿಕೆಯುಮಂ ಶೆಕ್ಕೆಯುಮಂ (ಕುಮುರಾ. ೧೮-೧೭). ಕಂದಣಿಕೆ : 
೨. *ಬಜುಗೋಣಿ ಕಂದಣಿ (ಪಾಠಾ ೦. ೪]ಕೆ ಕವುದಿಗಳಿಯ್ದೆ ಸಬರ 
ಮಕ್ಕುಂ” (ಮಂಗರಾ. ಕ. ೧೦೨-೩). "ಕಂದಲ್ಲಿ' ಪರಾ. 
(1. / ತೆಲು. ಕಂದಳಿಕ - ಜೀನಿಗೆ ಹಾಕುವ ದಪ್ಪ ಬಟ್ಟಿ] 
ಕಂದಳಿತ (ಗು). ೧. ಚಿಗುರಿದ. ೨. ಅರಳಿದ; ಹಿಗ್ಗಿದ: ಪರಾಗಾರುಣ 
ಶ್ರೀಮಿಳದುದ್ಯದ್ವರ್ಣಕಂ' ಕ ೦ದಳಿ ತ ಕಮಳ ಚಿತ್ರಂ... ಕಾಸಾರಂ 
(ರಾಜಶೇ. ೨-೬೨); ಅರಸನೂ ಅಪರಿಮಿತಾನಂದ ಕಂದಳಿತ ಹೃದಯ 
ನಾಗಿ ಕಲಾನಾಥರನ್ನೂ ಪರಮಶಿವನನ್ನೂ ಸ್ತುತಿಸಿದನು (ಪುರಾವಿ. ೯೧). 
[ಸಂ. ಕಂದಲಿತ) 
ಕಂದಳಿರು (ನಾ). ಒಂದು ಸ್ಥಳದ ಹೆಸರು : ನಾಯಕನು ಕಂದಳಿರೊಳಗೆ 
ಮು ೫ ೩ ಎನಸಲುರಳಿಯಲುಕೆ ವೊಂದು ಸಿವನೆಕೆಯನು ಉಂಬಳಿಯಾಗಿ 
ಕೊಟ್ಟರು (ಎಕ. ೪111, ಸಾಗರ. ೮೪-೧೩ ; 1282). [1] 
ಕಂದಳಿಸು (ಕ್ರಿ). ೧. ಕುಡಿಯಿಡು : ಮುಕ್ತಾಲತೆ ಮುಂದೆ ಕಂದಳಿಸೆ 
ಕಣ್ಮಲರಂ ಶ್ರವಣಾನತೋತ್ಪಳಂ ಲಾಲಿಸೆ ಬಾಲೆ ಬಂದೇಗಿದಳ್‌ ನಿಜ 
ತಾತನ ಪಾದಹೀರದೊಳ್‌ (ವರ್ಧಷು. ೯೨೩೫). ೨. (ಆಲಂ) 
ಮಿನುಗು; ಹೊಳೆ: ಅಳಿ ಕುಳ ಪ್ರಭೆಯನಿಳಿಸಿ ಕಂದಳಿಪ ಕುಂತಳದ 
ಕಾಂತೆಯರ (ನಂದಿಮಾ. ೯-೩೩). 
[ಕಂದಳ (ಎ ಕಂದಲ) 4 - ಇಸ್ಯು. / ತೆಲು, ಕಂದಳಿಂಚು] 
ಕಂದಾಚಾರ (ನಾ). ೧. ಒಂದು ವಿಧವಾದ ಸೈನ್ಯ. ೨. ಶಸ್ತ್ರಧಾರಿ 
ಯಾದ ಸೇವಕ, ಜವಾನ: ಚೆಳೆಯ ಲೆಕ್ಕದಲೂ ಕಂದಾಚಾರ (ಕೆಬ] 
ರಸಿಕೊಂಡು (ಸೌಇಎ. ೧೯೨೯, ಮಂಗಳೂ. ೪೭೧-೧೭; 1337); ಕಂದಾ 
ಚಾರದ ಕಾಚಪ್ಪನಾಯಕರ ಮಕ್ಕಳು (ಎಕ. ೪, ಹಾಸನ. ೨-೨೧; 1563); 
ಮಾರ್‌ನುಹನುದಲ್ಲಿ ಕಡೆ ಐನೂರು ಕಂದಾಚಾರದ ಜನ (ರಾಜೇಂದ್ರ. 
೯೬); ಕಂದಾಚಾರೆದೆ ಜವಾನರು ನಿಮ್ಮ ಚಿಕ್ಕಮ್ಮನನ್ನು ಹಿಡಿದುತಂದರು 
(ಅದೂಟ. ೧೬೨). ೩. ಸಂಪ್ರ ದಾ ಯ; ಹಳೆಯ ಕಾಲದಿಂದ 
ನಡೆದು ಬಂದ ಕಟ್ಟುಪಾಡು: ಈ ಹಾಳು ಕಂದಾಚಾರ ಯಾವತ್ತು 
ಹೋಗುತ್ತೋ ಅವತ್ತೇ ನಮ್ಮ ದೇಶಕ್ಕೆ ಮೋಕ್ಷ (ಅನಾಮಿ. ೫೭); 
ನೀವು ಹಳೇ ಕಂದಾಚಾರಗಳನ್ನೇ ನಂಬಿಕೊಳ್ಳಿ (ನಾಲ್ಯಮ. ೫); ಕಂದಾ 
ಚಾರೆ ಪದ್ಧತಿಯ ಪತ್ರಿಕೆ'ಗಳಲ್ಲಿ ಪ್ರಕಟಗೊಂಡ ಅಗ್ಗದ ಲೇಖನಗಳ 
ಸಮಕ್ಕೂ ಅವನ ಬರಹಗಳು ನಿಲ್ಲುವಂತಿರಲಿಲ್ಲ (ಪುನರು. ೩೩೩). 
ಕಂದಾಚಾರಕಚೇರಿ, ಕಂದಾಚಾರಕಛೇರಿ-ಸೈನ್ಯ 
ಖಾತೆಯ ಕಚೇರಿ; ಹಿಂದಿನ ಕಾಲದ ಹದಿನೆಂಟು ಕಚೇರಿಗಳಲ್ಲಿ 
ಒಂದು (ಸ್ಕಾಂಡರ್‌): ಕಂದಾಚಾರಕಛೇರಿ (ಮಹಾವಂ. 1, ೩೯). 


ಕಂದಾಯ 


ಕಂದಾಚಾರದ ದಫೇದಾರ-ಕಂದಾಚಾರದ ಸೇರ್ವೆಗಾರ (ಸ್ಕಾಂಡರ್‌). 
ಕಂದಾಚಾರದ ಭಂಟ ಎ ಕಂದಾಚಾರದ ವಾಲೆಕಾರ (ಸ್ಯಾ ಂಡರ್‌). 
ಕಂದಾಚಾರದ ಭತ್ಷಿ- ಸೈನ್ಯದ ಮುಖ್ಯ ಅಧಿಕಾರಿ: ಈ ವರ್ತಮಾನ 
ಟೀಪುಸುಲ್ತಾನರು ಕೇಳಿ, ಕಂದಾಚಾರದ ಭಕ್ಷಿ ಸದೂರ್‌ ಗುಲಾಮಲ್ಲೀ 
ಗಾಜೀ ಕಾದಲೇರದಿಲ್ಯಾ ಇವರ ಸಂಗಡ (ರಾಜೆ £ಂದ್ರ. ೨೧). 
ಕಂದಾಚಾರದವ ಎ೧. ಸೈನಿಕ; ಸೈನ್ಯಕ್ಕೆ ಸೇರಿದವನು : ನಿಮ್ಮಲ್ಲಿ ಓಲೆ 
ಕಾರರು ಕಂದಾಚಾರದವರು ಆರಾರು? (ಬೆಟ್ಟ ಆ. ೫೦-೮). ೨. ಸಂಪ್ರ 
ದಾಯಕ್ಕೆ ಕಟ್ಟು ಬಿದ್ದವನು. ಕಂದಾಚಾರದ ವಾಲೆಕಾರ - ಶಸ್ತ್ರಧಾರಿ 
ಯಾದ ಸೇವಕ, ಜವಾನ (ಸ್ಕಾಂಡರ್‌). ಕಂದಾಚಾರದ ಸೇರ್ವೆ 
ಗಾರ - ಶಸ್ತ್ರಸಜ್ಜಿತವಾದ ಸೇವಕರ ಮೇಲಧಿಕಾರಿ (ಸ್ಕಾಂಡರ್‌). 
ಕಂದಾಚಾರದ ಹೋಬಳಿದಾರ- ಕಂದಾಚಾರದ ಸೇರ್ವೆಗಾರ 
(ಸ್ಕಾಂಡರ್‌). [ಕಂದ + ಆಚಾರ) 

ಕಂದಾಯ, ಕಂಧಾಯ (ನಾ). ೧. ಭೂಮಿ, ಮನೆ ಮೊದಲಾದುವು 
ಗಳಿಗಾಗಿ ಸರ್ಕಾರಕ್ಕೆ ತೆರುವ ನಿಗದಿಯಾದ ಹಣ; ತೆರಿಗೆ; ಕರ; 
ಕೀರ್ವೆ; ಬಿರಾಡೆ: ನುಡಿದ ದ್ರವ್ಯಮಂ ಕಂದಾಯದೊಳ್‌ ಕುಡುವುದು 
ಸೃಂಧೋಪನಯ ಸಂಧಿಯೆಂಬುದಕ್ಕುಂ (ಪಂಡ ತಂ. ೨೨೧-೨); ಎನ್ನ 
ಚತುರಂಗಬಲಕ್ಕೆ ತಪದಿ ಕಂದಾಯಮಂ ಕೊಟ್ಟು ನಷ್ಟವಾಗಿ (ವ ಚ ಶಾ. 
1, ೨೮೦); ಮಾಲೂರಲು ಕಡಿದ ಕಂದಾಯದಲು ಸಟ್ಟು ಬೆಡಿಗೆ ಸಲ್ಲದು 
(ಸೌಇಎ. ೧೯೨೯, ಮಂಗಳೂ, ೪೬೦-೧೮ ; 1375) ; ಕಂದಾಯ ಪ್ರಾಪ್ತಿಗೆ 
ಖಳನಿತ್ತ ಜೀವಿತ ಸಂದುದೆ ನಿಮಗೆ (ಮೋಹತ. ೩೩-೫); ಬೆಳೂರು ಗದ್ದೆ 
ಯಲ್ಲಿ ಕಂದಾಯ ಅಯಿದೆ ಹೊನ್ನು (ಎಕ. ೫1೪, ಕಿರುಮ. ೧೬೪-೧೮; 
1663) ; ಮುಂ ಮಿತಿಗೆಯ್ದ ಕೆಂದಾಯಮನಲ್ಲದೆ ಪೆಆತೊಂದು ಕಾಸುವೀಸ 
ಮನೊಲ್ಲಂ (ಅಪ್ರತಿ. ೧೧೫-೩). ೨. [ಜ್ಯೋತಿಷ] ನಾಲ್ಕು ತಿಂಗಳ 
ಅವಧಿ: ವರುಷಕ್ಕಯನಗಳೆರಡಂ ಹರುಷದಿ ಕಂದಾಯ ಮೂರು ರುತು 
ಗಳಾರು ವರುಷಕೆ ಮಾಸವು ದ್ವಾದಶ (ಭಾಸ್ಕರ. ೫೨-೧). ಕಂಧಾಯ: 
೧. ಇಂಘಾರಿಗೆ, ಕಂಧಾಯಂ, ಅಂಘವಣೆ (ಶಬ್ದಾನು. ೮೦ ವ್ಯಾಖ್ಯಾ). 

[ದೇ. | ತಮಿ. ಮಲ. ಕನ್ಹಾಯ ; ತುಳು. ಕಂದಾಯೊ ; ತೆಲು. 

ಕಂದಾಯ] 

ಕಂದಾರಿ, ಕಂದಾರೆ (ನಾ). ಅಪಘಾನಿ ದೇಶ, “ಜನ; ಪಠಾಣಿ: 
“ಒಂದಲ್ಲ ನೂರುಜಡೆ ಹಾಕುತ್ತಾಳೆ ನೋಡು ಅಕ್ಕ, ಕಂದಾರಿಗಳ ಹಾಗೆ 
ದಿ (ವಾ ತ್ಸೃಲ್ಯ. ೭೬). ಕಂದಾರೆ: ಕಂದಾರೆಯವರು ಎತ್ತಿಕೊಂಡು 
ಚೀಲಕ್ಕೆ ತುಂಬಿ ಮಾರಿಬಿಡುತ್ತಾರೆ (ಚೆಂಗೂಲಿ. ೧೪೯). 

[<- ಹಿಂ. ಕಂಧಾರೀ. / ಸಂ. ಗಂಧಾರ, ಗಾಂಧಾರ] 

ಕಂದಾಕೆ "ಕಂದಾರಿ' ನೋ. 

ಕಂದಾವುಜ (ನಾ). ಹೆಗಲಿಗೆ ಕಟ್ಟಿಕೊಂಡು ಬಾರಿಸುವ ಒಂದು 
ಬಗೆಯ ಚರ್ಮವಾದ್ಯ ; “ವಾದ್ಯಭೇದ ? (ಪ್ರಥಣ್ಣ) : ಕಂದಾವುಜ 
[ಪಾಠಾಂ. ಕುಥಾವುಜ್ಕ ಕತತಾವುಜ, ಕುಂಡಪ್ರಜ] ಪಟಾವುಜ, ಕುಡು 
ನಾವುಜ, ಆಡಾವುಜಮೆಂಬ ನಾಲ್ಕು ತೆಆದೆ ಆವ್ರಜಮನೋಜಿಯಿಂ 
ಬಾಜಿಸುವವಾವುಜಳಾಟರಿಂ (ವಿವೇಕ. ಉ. ೧೯೧); ಕಂದಾವುಜಂ 
ಪಂಚಾವುಜವಡಾವುಜ ತುಂಬಿವೊಂದೆಸೆಯೊಳುಲಿಯೆ (ರೇವಣ. ೩-೪೫). 
"ಅಡ್ಡಾವುಜ' ಪರಾ. [ಕಂದ್ಯ 4 ಆವುಜ] 

ಕಂದಾಳ (ನಾ). ಒಂದು ಔಷಧಿ ಸಸ್ಯ: ಕಂದಾಳ್ಕ ಕಂಡ್ಲಾ (ಮೈಣಗಿ. 
೬೬-೧೩೪೬). [1] 

ಕಂದಾಳೆಸಂಪಿಗೆ (ನಾ). ಒಂದು ಬಗೆಯ ಸಸ್ಯ: ಮನೋರಂಜಿನಿ 
ಹೂಬಳ್ಳಿ, ಕೆಂದಾಳಸಂಪಿಗೆ (ಮೈಔಗಿ. ೯-೧೫೪). [2] 

ಕಂದಾಳೆ (ನಾ). ಒಂದು ಬಗೆಯ ಮರ: (ಮೈಡಗಿ. ೬೧-೧೪೫೬). [2] 


೧೪.೪೭ 


ಕಂದ್ಲು 


ಕಂದಿ, ಕಂತ್ರಿ (ನಾ). ಕರುಹಾಕಿದ ಹಸು; ಈದ ಆವು. "ಎಳಗಂದಿ', 
"ಕಡುಗಂದಿ' ಪರಾ. ಕಂತ್ರಿ: "ಎಳೆಗಂತಿ' ಪರಾ. 
[ಕಂದ್ಯು + -ಇ] 


ಕೆಂದ್ಲಿ (ನಾ). ಕಪ್ಪು; ಕರಿಯ ಬಣ್ಣ (8). [ಆ ಕಂದ್ಭು] 


5|ಕಂದಿಕೆ (ನಾ). ಬಾಡುವಿಕೆ; ಕಪ್ಪಾಗುವಿಕೆ: ಕಂದಿಕೆ, ಕಂದಿಕೆಗಳ್‌ 


(ಶಬ್ದಾನು. ೫೬೮ ಪ್ರಯೋ). [ಕಂದ್ಯು-- -ಇಕೆ] 

ಕಂದಿಸು (ಕ್ರಿ). ಬಾಡುವಂತೆ ಮಾಡು; ಕುಗ್ಗಿಸು; ಮಸಕಾಗಿಸು; 
ಕಾಂತಿಹೀನವಾಗಿಸು : ಏಫೊಟ್ಟುಂ ಗಾತ್ರಮಂ ಶೋಷಿಸುತೆ ಕರಣಮಂ 
ಕಂದಿಸುತ್ತುಂ (ರಕ್ಲಾಶ. ೭); ಪಿರಿದುಂ ಸುಯ್ವೆಂಕೆಯಿಂ ಪಂಕಜೋತ್ಯ 
ರಮಂ ಕೆಂದಿಸುತುಂ (ಶಾಂತೀಶ್ವ. ೧೧-೧೨); ನಿಂದಿಸರಲೇ ಪ್ರಜೆಗಳಿನ್ನೆಗಂ 
ತನ್ನ ಗುಣಕೊಂದಿಸರಲೇ ಪಳಿವನಮಲತರ ಕೀರ್ತಿಯಂ ಕಂದಿಸರಲೇ 
ದೂ ಸಜಿ ೦ದೆ ಭುಜವಿಜಯಪ್ರತಾಪತೇಜನನಿಳೆಯೊಳು (ಜೈ ಮಿ ಭಾ. 
೧೮-೪೨) ; ವನಜಾರಿಯ ಕಂದಿಪವೋಲ್‌' ದಿನಮದು ಕುಮುದಿನಿಯ 
ಪಿರಿದು ಕಂದಿಸಿದಪುದೇಂ (ಶಾಕುಂತ. ೩೮-೬೮). 

[ಕಂದ್ಳು + -ಇಸ್ಕು] 


.| ಕಂದೀಲ "ಕಂದೀಲು? ನೋ. 


20 


50 


45 


ಕಂದೀಲು, ಕಂದೀಲ (ನಾ). ೧. ಮೇಣದ ಬತ್ತಿ. ೨.ಗಾಳಿ ತಾಗದಂತೆ 
ಗಾಜಿನ ಆವರಣವುಳ್ಳ, ಎಲ್ಲಿಗಾದರೂ ಒಯ್ಯಲು ಅನುಕೂಲ 
ವಾಗುವಂತೆ ಹಿಡಿಕೆಯುಳ್ಳ ದೀಪ; ಲಾಟೀನು ಲಾಂದ್ರ: ಅರಮನೆ 
ಯವರೇ ಬಂದು ಅದನ್ನು ಸಿಂಗರಿಸಿ ಕಂದೀಲು, ಗುಳೋಪು ಕಟ್ಟಿದ್ದಾರೆ 
(ಮಲ್ಲಿ. ೯೭); ಕಂದೀಲಿನ ಮಂದಚೆಳಕಿನಲ್ಲಿ ... ಮನ ಕಳವಳಿಸ 
ಹತ್ತಿತು (ಮೂರುದಾ. ೫೪); ಕೆಂದೀಲಿನ ಬತ್ತಿಯನ್ನು ಏರಿಸುವಾಗ 
ಚೆನ್ನೂನ ಕೈ ನಡುಗಿತು (ಕ್ರಿತಿಜ. ೪೫); ತಾಯಿಯವರು... 
ಕಂದೀಲನ್ನು ಸಣ್ಣಮಾಡಿ, ನನ್ನ ಬಳಿ ಯ ಹಾಸಿಗೆಯಲ್ಲಿ ಅಡ್ಡಾದರು 
(ಆಬೋಲೀ. ೩). ಕಂದೀಲ: ೨. ಕಂದಿ «ಲದ ಮಂದಪ್ರಕಾಶದಲ್ಲಿ 
ಹಾಸಿಗೆಯ ಮೇಲೆ ಸೋತು ಸಣ್ಮಾದ ಒಬ್ಬ ಮಧ್ಯಮ ವಯಸ್ಸಿನ 
ಹೆಣ್ಣುಮಗಳು ಬಾಗಿ ಕುಳಿತುಕೊಂಡಿದ್ದಳು (ಗಂಮಾಯಿ. ೪೪); 
ಇರುಳಿನಲಿ ಕಂದೀಲ ಬೆಳಕಿನಲಿ ಬರುವಂತೆ ಬಾಲ್ಕದನುಭವ ಮರಳಿ ಕರಿ 
ವುಡಯ್ಯ (ಭಾವಜೀ. ೮). 

[+ ಅರ. ಕೆಂದೀಲ್‌ ; ಹಂ. ಕಂಡೀಲ್‌, ಕಂದೀಲ್‌ ; ಪೋರ್ಚು. 

ಕ್ಯಾಂಡಲ್‌] 

ಕಂದು, (ಕ್ರಿ). ೧. ಕಳೆಗುಂದು; ಮಾಸು; ಬಣ್ಣಗೆಡು : “ಳಂದು- 
ಗತಕಾಂತ್ಕೌ ಪೇಷಣಾಗ್ರಶಿಲಾಯಾಂ ಚ” (ಶಮ ಧಾ); ಕಾಡೊಳ್‌ 
ಬೇಡರಂತೆ ತೊಟಲ್ವ ದಾಯಿಗರ ಕಂದಿ ಕುಂದಿದೆ ಮೊಗಂಗಳಂ ನೋಡು 
ವುದುಂ (ಸಂಪಭಾ. ೭-೩೨ ವ); ಮಾಜುವಡೆಯದ ಪರದನಂತೆ ಕಂದಿ 
(ಧರ್ಮಾಮೃ. ೧-೧೬೮) ; ಮುಖಶಶಿಮಂಡಲಂ ಕಂದಿ ಕಳೆಗುಂದಿ 
(ಸಿದ್ಧರಾ. ೧-೨೭) ; ಧೂಮಶಿಖಿ ಕುಪ್ರಳಿಸಿದರೆ ಕಂದುವದೆ ನಭ (ಕುವ್ಯಾಸ. 
೯-೧೪) ; ಮುಸುಡುಗಳು ಕಂದಿದವು ಕುಂದಿದವೆಸೆವ ತನುಕಾಂತಿಗಳು 
(ತೊರರಾ. ೨-೪-೧೬). ೨. ಕಪ್ಪಾಗು; ಕರಿಕಾಗು : ಪಗೆವರ ಸೆಂಡಿರ 
ಮೊಗಂಗಳುಮಾಕೆಯ ಕುಚಚೂಚುಕಂಗಳುಮೊಡನೊಡನೆ ಕಂದಿದವು 
(ಪಂಪಭಾ. ೧-೧೪೧ ವ); ಇನಮಂಡಲಮಂ ಸ್ವರ್ಭಾನು ನುಂಗೆ ಕಡುಗಂದಿ 
ಕೆಂದುಗೊಂಡಿರ್ಪುದುಂ (ಪಂರಾಮಾ. ೨-೩೦); ಕಾಯ ಕಣ್ಮನೆ 
ಕಂದಿದಡೇನಯ್ಯಾ ಕಾಯ ಮಿಜ್ಮನೆ ಮಿಂಚಿದಡೇನಯ್ಕಾ (ಮಹಾದೇ. ಕ. 
೫೮-೧೫೩) ; ಕೊಳುಗಿಡಿಯ ಸೆಖೆ ತಾಗಿ ಸುಭಟಾವಳಿಯ ಮಾಸೆಗಳುರಿಯೆ 
ನೆಆಿ ಕಂದಿದವು ಮೋಹಕೆಗಳು (ಕುವ್ಯಾದ್ರೋ. ೧೯-೩೫). 

[ದೇ. ॥ ತಮಿ, ಕನ್ಮು, ಕನ್ನ ; ತುಳು. ತೆಲು. ಕಂದು] 


ಕಂದ್ಕು 


ಕಂದ್ಕು (ನಾ). ೧. ಕೆಂಪು ಮಿಶ್ರವಾದ ಕಪ್ಪು; ಕರಿಯ ಬಣ್ಣ: 
ಊದು” ಬಾಯ್ಕೆ ಬೂದಿ ಸದೆವೊಯ್ದುದು ಮರ್ದಿಸುತಿರ್ಪ ಕೈಗೆ ಕಂದಾ 
ದುದು ನೋಟ್ಟ ಕಣ್ಣೆ ಪೊಗೆ ಪೊಯ್ದುದು (ಕಾವ್ಯಸಾ. ೧೨); ಹಳದಿ, 
ಕೆಂಪು ಮತ್ತು ನೀಲಿ... ಈ ಮೂರನ್ನು ಸೇರಿಸಿದರೆ ಕಪ್ಪು (ಅಥವಾ 
ಕಂದು) ಬಣ್ಣವಾಗುತ್ತದೆ (ಮುದ್ರಕ. ೬೭); ಕಣ್ಣಿನ ಬಣ್ಣ, ಚರ್ಮದ 
ಬಣ್ಣಗಳು ಬಿಳುಪು ಕಪು ಕೆಂಪು, ಕಂದುಗಳಾಗಿ... ಉತ್ಪನ್ನವಾಗಲು 
ಆರಂಭವಾಗುತ್ತದೆ (ಜೀವಾತ್ಮ. ೨೨೧). ೨. (ಆಲಂ) ಕಲೆ; ಕಳಂಕ; 
ದೋಷ: *ಕಳಂಕಕ್ಕೆ ನಾಮ ಕಣಕ ಕಂದೆಂದು? (ಕಬ್ಬಿಕ್ಕೆ. ೪೪); 
*ಕಂದೆಂದುಂ ಕಜಕಿಯೆಂದುಂ ಸಂದೆಗಮಿಲ್ಲವು ಕಳಂಕ? (ಕವಿಕಂ. ೪೫); 
ಕುಲದೊಳಂ ಚಲದೊಳಮಾದ ಕಂದುಂ ಕುಂದುಮಿಲ್ಲದೆ ತನ್ನೊರೆಗಂ 
ಡೊರೆಗಮಾರುಮಿಲ್ಲೆನಿಸಿದಾಗಳ್‌ (ಪಂಸಭಾ, ೨-೨೬ ವ); ಇನನೊಡವೋ 
ಗದ ನವವಧುಗೆ ಪಿರಿದೆ ಕಂದುಂ ಕುಂದುಂ (ಶಾಂತಿಪು. ೮-೬೩) ; ಬಲುಹು 
ಹೊಜಗೆ ಪರಾಭವದ ಕಂದೊಳಗೆ ಕಡುಹಿನ ಕಲಿತನದ ಹಳಹಳಿಕೆ ಹೊಣಗೆ 
ಮಹೀಶ ಹದನಿದು ನಿನ್ನ ನಂದನನ (ಕು ವ್ಯಾಶ. ೨-೧); ರಾಯನ 
ಮನದೊಳಗಣ ಕಂದ [ಪಾಠಾಂ. ದು] ಕಳೆಯೆ (ಕುರಾಸಾಂ. ೩೭-೧೦೧); 
ಮಂದಮರಾಟರ ದುರ್ಯಶದಿಂದೆಂ ಮಿಗೆ ಮಾಸಿವಂದ ಕೆರ್ಣಾಟಕದಾ 
ಕಂದಂ ಕಳೆದಪ್ರತಿಮಂ (ಅಪ್ರತಿ. ೧೦೭-೧೪). 
[£ ಕಂದ್ಕು. ! ಕೊಡ. ಕಂದಿ - ಹೊಡೆತದ ಗುರುತು ಜಜ್ಜುಗಾಯ; 
ತೆಲು. ಕೆಂದು] ) 
ಕಂದ್ಕು (ನಾ). ಅರೆಯುವ ಗುಂಡು; ರುಬ್ಬುಗುಂಡು: *ಕಂದು-ಗತ 
ಕಾಂತೌ, ಪೇಷಣಾಗ್ರ ಶಿಲಾಯಾಂ ಚ (ಶಮಧಾ) ; ಹಿಮಚೂರ್ಣಮಂ 
ತಳಿದು ಕಂದುಗಳಿಂ ಪಿಡಿದೌಂ 8 ನೂಂಕಿದರ್‌ ದೆಸೆದೆಸೆಗೆಲ್ಲ ಕಂಪೆಸಗೆ 
ಗಟ್ಟ ಮಗುಳ್ಳುತೆ ಗಟ್ಟವಳ್ತಿಯರ್‌ (ಗಿರಿಕ. ೨-೮೯); ಗೆಟ್ಟಿಮಗುಬ್ಬುವ 
ಗಟ್ಟವಳ್ತಿಯರ ಪಟ್ಟುಡೆಯೊಳ್‌ ಕಟ್ಟು ವಡೆದು ೦ ಕೈಯೆಡೆಯೊಳ್‌ 
ಮೆಯ್ಕುಡಿದುಂ ಕಂದಿನೊಳ್‌ ಕಂದಿಯುಂ ಅಸವೆಯೊಳಸಕಳಿದುಂ 
ಸುಯ್ಕೊಳ್‌ ಸುಗಿದುಂ (ರಾಮಾಶ್ವ, ೨-೨೧). [1] 
ಕಂದು (ನಾ). ಒಂದು ಬಗೆಯ ಧಾನ್ಯ; ಸೆಜ್ಜೆ: “ಗುಂದ್ರಾ- ಕಂದು, 
ಕಂಬುಧಾನ್ಯ? (ಓಷಧಿ. ೪೯). 
[ದೇ. ॥ ತಮಿ. ಕನ್ನಿ- ಬೇಳೆ; ತೆಲು. ಕಂದಿ; ಪರ್ಜಿ. ಕೆರ್ದಿ] 
ಕಂದು (ನಾ). ೧. ಕರು; ಆಕಳ ಕರು: “ಕಂದೆಂದು ಗೋವತ್ಸಮೆನಿ 
ಸಿರ್ಪುದು? (ಕಬ್ಬಿಕ್ಕೆ. ೬೧); “ಕಂಜಿನಲು ಕರುವಕ್ಕು” (ಕಶರ. ೧೮) ; 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಚ್ಛೆಗೆ ಹರಿದು ಹಂದಿ 
ಯೊಡನಾಡಿದ ಕಂದಿನಂತಾದರು [ಪಾಠಾಂ. ಕಚ್ಚನಂತಾದವರು] ಇನ್ನು 
ಬಲ್ಲರೆ ಗುಹೇಶ್ವರ ಮಾಯಾಮುಖರು ನಿಮ್ಮುವನು (ಅವಚಂ. ೭೪-೩೨೯). 
೨. ಪ್ರಾಣಿಗಳ ಗರ್ಭಸ್ರಾವ : “ಅನತೋಕಾ, ಸ್ರವದ್ಧರ್ಭಾ - ಈ ೨ 
ಕಂದಿಕ್ಸಿದಾವು? (ಹಲಾಯು. ೪೫-೧೧೫) ; ಅನೇಕ ವೇಳೆಗಳಲ್ಲಿ ಕಂದು 
ಹಾಕಿಬಿಡುವುವು (ಗ್ರಾ ಮಾ ಕ. ೧೫೦). ೩. ಬಾಳೆಯ ಸಸಿ, ಅಗೆ: 
ಕಂದಿನೊಳಗೆ ಹುಟ್ಟಿ ಕಂದರೆಲ್ಲರ ಬಿಟ್ಟು ಮುಂದಲೆಯನು ಕೊಟ್ಟು 
ಜನದಾ ನಿಂಡೆಯೊಳೊಂದಿ ಬಾಳುವ ಬಾಳ ಸುಡಲಕಟಿಂದು ಬಾಳೆಗಳೆಜಗಿ 
ದವು (ಅಂಜ ಚ. ೨-೩೭); ಇನಿವಣ್ಗಳನೀಯದೆ ಪೇಟ್‌ನಿವಣ್ಣಳನಿತ್ತು 
ಸತ್ತ ಬಾಟಕಿಯ ಕಂದುಂ (ನೀತಿಮಂ. 1, ೧೭); ಕಡಿದುಬಿದ್ದ ಬಾಳೆಯ 
ಕಂದಿನಂತೆ ಜಿದ್ದು (ವಚಭಾ. ೩೨೬). 
ಕಂದಹಾಕು, ಕಂದುಹಾಕು - ಗರ್ಭಸ್ರಾವವಾಗು : ಕಂದಹಾಕಿದ 
ಆಕಳು (ನಾಚಿರಾ. ಕಿ); ಅವರ ಮನೆಯ ಹಸು ಕಂದುಹಾಕಿತು (ರೂಢಿ). 
[ದೇ. ॥ ತಮಿ. ಕನ್ನು; ಮಲ. ಕನ್ನು, ಕಜ್ಜ; ತುಳು. ಕಂಜಿ; 
ಳುರುಖ್‌. ಖದ್ದ್‌, ಖದಾ] 


೧೩.೪೮ 


ಕಾ 


90 


95 


45 


ಕೆಂದುಬೆಳ್ಳಿ 


ಕಂದು (ನಾ). ಹುರಿಯುವ ಹೆಂಚು; ಕಾವಲಿ: “ಹುರಿವ ಹಂಚಕ್ಕು 
ಕಂದು ಸ್ವೇದನಿಕೆಯದೆಂದರೆ ಕಾವಲಿಯೆನಿಕ್ಕುಂ” (ಮಂಗರಾ. ೬೩-೨೪); 
ಹಿರಿದು ಕರ್ಬೊನ್ನ ಕಂದುವಿನಲ್ಲಿ ದೇಹಮಂ ಭರದಿನಿನಿಸಿನಿಸಾಗಿ ಕೊಯ್ದಿ 
ರಿಸಿ ಸುಡ ಬಗೆವಂ (ಆರಾಚ. ೯-೨೧). (ಸಂ. 

ಕಂದುಕ (ನಾ). ಚೆಂಡು: ಕಂದುಕ ಬೀಳಲರಮನೆಗದನಿರಡೆತ್ತಿ ತಂದಪೆ 
ನೆಂದು ಕಂಪಿಲನ ನಂದನನೆಯ್ದಲು (ಕುರಾಸಾಂ. ೧-೮೬) ; ನೆಲಕೆತ್ತಿ 
ಹೊಡೆದರು ಮೇಲಕೆ ಪುಟನೆಗೆದೇಳುವ ಕಂದುಕದಂತೆ (ಇಂಚಾನ. 
೨೨೧-೯೩). 

ಕಂದುಕದಾಗಮ - (ಕುದುರೆ) ಚೆಂಡಾಟದ ಶಾಸ್ತ್ರ : ಶ್ರೀಗೆ ವಿಜ 

ಯಕ್ಕೆ ನಿದ್ದೆಗೆ ಚಾಗಕ್ಕದಟಂಗೆ ಜಸಕೆ ಪೆಂಪಿಂಗಿನಿತರ್ಕ್ಯಾಗರಮಿದೆನ್ನು 
ಕನ್ನುಕದಾಗಮದೊಳೆ ನೆಗಲ್ಲುಮಲ್ಲಿ ಬೀರರ ಬೀರ (ಎಕ. 11, ೧೩೩-೭೫ ; 
982). [Xo] 

ಕಂದುಕಕೇಳಿ (ನಾ). ಚೆಂಡಾಟ: ಜೋಳಾಕೇಳಿಯ ಕಂದುಕಕೇಳಿಯ 
* * « ಬಿನದದೊಳೆ ಸತಿಯನವರೊಸೆಯಿಸಿದರ್‌ (ಪುಸ್ಪಪು. ೯-೮೨). 

[ಕಂದುಕ 4 ಕೇಳಿ (ಎಕೇಲಿ)] 

ಕಂದುಕಕ್ರೀಡೆ (ನಾ). - ಕಂದುಕಕೇಳಿ: ಅರಮರಸಂ ಕೃತಕಾದ್ರಿ 
ಯೊಳರಮರ ಮನೆಯೊಳಗೆ ಕಂದುಕ ಕ್ರೀಡೆಗಳೊಳ್‌'. . . ನಿಲ್ವಂ (ಕವಿರಾ. 
೧-೯೮) ; ಕಂದುಕಕ್ರೀಡಾದಿ ನಾನಾವಿಧ ವಿನೋದಂಗಳಿಂ ಕೆಲವು ದಿವಸ 
ಮನಿರ್ದು (ಪಂಪಭಾ. ೬-೬೯ ವ). [ಕಂದುಕ + ಕ್ರೀಡೆ] 

ಕಂದುಕಕ್ರೀಡಿತ (ನಾ). - ಕಂದುಕಕೇಳಿ : ರಿಪುನೃಪತಿ ಶಿರಃಕಂದುಕ 
ಕ್ರೀಡಿತಂ (ಎಕ. ೪, ಬೀಲೂರು. ೧೨೪-೪೬ ; 1135) ; ಕನತ್ಯಳಶನಿಕರಮಂ 
ಕೆಯ್ಗೆಯ್ಕ್ಮೊಳ್‌ ತಂದೀವ ಕೊಳ್ವ ಸಂಭ್ರಮದಂದಂ ಫೋಲ್ತತ್ತು ಕಂದುಕ 
ಕ್ರೀಡಿತಮಂ (ಚಂದ್ರಪು. ೧೨-೧೨೪). ಗಕಂದುಕ* ಶ್ರೀಡಿತ] 

ಕಂದುಕನೀಲ (ನಾ). (ಕುದುರೆ) ಚೆಂಡಾಟದಲ್ಲಿ ನಿಪುಣ ; ಒಂದು 
ಬಿರುದು (?): ಭಟ್ಟಜನ ಬಾಂಧವ ಬೊಪ್ಪನಂಕಕಾಜ ಕಂದುಕನೀಟ 
ರಣರಂಗಸಿಂಗ ವೆಡೆಯವೆಡಂಗ (ಸೌಇಇ. 120-1, ೩೪೩-೨೩ ; 1226). 

[ಕೆಂದುಕ + ನೀಜ] 

ಕಂದುಕಮಾಳೆ (ನಾ). ಒಂದು ಬಿರುದು: ಮಾಸಾಮಾನ್ತ ಚಲ್ಲಧ್ವಜ 
ರಣದುತ್ತರಜ್ಜನೆನ್ನುಮೊಳ್ಳೆದಂ ಕನ್ನುಕೆಮಾಳನ ಧಳಕೆ ದೊರಯ್ಯ ಂ 
ವೈರಿ ಕಾಳಾನಳಂ ಚಣ್ಣಮ್ಮಾರ್ತ್ತಣ್ಣಂ ಸರಯ್ಯ ಸೂದ್ರಕ ಶ್ರೀಕ[ಲಿ] 
ವಿಟ್ಟರ[ಸ]ರ್‌ (ಎಕ. ೫111, ಸೊರೆಬ. ೮೮-೩ ; 912). 

[ಕಂದುಕ ಮಾಳ?) 

ಕಂದುಗ " ಕಂತುಕ' ನೋ. 

ಕಂದುಗುಳ್‌ (ನಾ). ಒಂದು ಊರಿನ ಹೆಸರು: ಕಣ್ಣ ವಿಷಯೇ ಕನ್ನು 
ಗುಳ್ನಾಮಗ್ರಾಮ (we. VI, ೭೭-೩೧; ?). [?] 

ಕಂದುಗೊರಲ್‌ (ನಾ). ಕಪ್ಪಾದ ಕೊರಳು: ಕಿಜುವೆಜಕಿ ಬಾಂದೊಅಕೆ 
ಬಿಸುಗಣ್ಣೈ ಮೊಗವೆಲರುಣಿ ಕಂದುಗೊರಲ್ಪತ್ತುಂತೋಳಾನೆದೊವಶ್ಪೊಂ 
ಬುಲಿ ಸಮ್ಮಂ (ಉದ್ಭದೇ. ೩-೩೯). [ಕಂದ್ಳು + ಕೊರೆಲ್‌] 

ಕಂದುಗೊರಲ (ನಾ). ಕಪ್ಪಾದ ಕೊರಳು ಉಳ್ಳವನು; ನೀಲಕಂಠ; 
ಶಿವ: “ಗೊರವನೈಕಿಲ್ವಿಟ್ಟ ೪ಯನೈ ಮೊಗಂ ಕಂದುಗೊರಲನೆಲರುಣಿನೆದೆ 
ಯಂ” (ಕಬ್ಬಿ ಕೈ. ೪) ; ಗೊಂದೆಗಳಂ ಕಾಯದ ಗೋವಿಂದಂ ಕೆಂದು 
ಗೊರೆಲನಲ್ಲದ ಮಾದೇವಂ . , . ರಾಜಪ್ರಭ ರಾಜಸುತಂ (ಜಯಕಾ. 
೨-೬೯) ; ಕಂದುಗೊರಲನೊಳು ಕಾದಲ್ಕೆ ಸ್ಮರ ತನ್ನದೊಂದು ಬಿಲ್ಲದು 
ಸಾಲದೆಂದು ತಂದಿಲ್ಲಿ ಬೆಳಸಿದನೆಂಬಂತೆ ಬೆಳ್ಳರ್ಬು ಸಂದೆಣಿಸಿತು ಬನ 
ಬನದಿ (ಮೋಹತ. ೨-೪೭). [ಕಂದುಗೊರಲ್‌ + -ಅ್ಯ] 

ಕಂದುಬೆಳ್ಳಿ " ಕಂದುವೆಳ್ಳಿ ' ನೋ. 


ಕಂದುಮೋಲಕೆ 


ಕಂದುಮೋಹಖಕೆ (ನಾ). ಬಾಡಿದ ಮುಖ; ಒಣಗಿದ ಮುಖ: ಕಂದು 
ಮೋಟೆ ಯ ರಾಖಯನನು ತೆಗೆದಂದಣದೊಳಾಲಿಂಗಿಸುತ ನಲವಿಂದ 
ಮನ್ನಿಸಿ ತಂದನರಮನೆಗೆ (ಕು ವ್ಯಾ ಭೀ. ೧-೧೭) ; ಕಂದುಮೋಜಕಿಯ 
ಮಹಿಪತಿಯ ನೆಗಹಿದನು ಕರುಣದಲಿ (ಕುವ್ಯಾದ್ರೋ. ೭-೨೧). 

[ಕೆಂದು * ಮೋಲ್‌] 

ಕಂದುರಿ (ನಾ). ಒಂದು ಬಗೆಯ ಪಾಕ: ಬಿಳಿಯ ಸಕ್ಕರೆಯಿಟ್ಟು 
ಸಂಭಾರವೊಂದರೊಳಗಿಳುಹಿ ಮತ್ತದಕೆ ನಾರಂ ಸುತ್ತಿ ಮೊದಲು ಪಾಕಂ 
ಮಾಡಿದಂತೆ ಯೆರಡು ಫಳಿಗೆ ಗೊಡಿನೊಳಿಕ್ಸಿ ಪಾಕವಂ ಮಾಡಿಕೊಂಡಿಳುಹಿ 
ನಾರಂ ತೆಗೆದು ಪರಿಮಳವ ಪೊರೆ ಯೊತ್ತಿ ಬಳಿಕೆ ಕಂದುರಿ ಕುಂಬಳದ 
ಕಾಯ ಪಾಕಮೆಂದೆಂಬ ಹೆಸರಂ ಕರೆವುದು (ಸೂಪಶಾ. ೫-೨೮). 

[?) 

ಕಂದುನೆಳ್ಳಿ, ಕಂದುಬೆಳ್ಳಿ (ನಾ). ೧. ಚೊಕ್ಳುವಲ್ಲದ ಬೆಳ್ಳಿ; ಅಶುದ್ಧ 
ಬೆಳ್ಳಿ : ರಸಮೊಸರ್ವ ಜೇನ ಬಜವುಟ್ಟ ಸುರಿದು ಕವಿದಿಟ್ಟ ಕಂದುವೆಳ್ಳಿಯ 
ಕೊಡನಾಟಸಿ ಮುಡಿಗೆ ಸುತ್ತಿ ಬಿನದದೆ ಬಿಸುಟ್ಟ ಪೂಮಾಲೆಯೆನಿಸಿದುದು 
ವಿಧುಬಿಂಬಂ (ಸೂ ಕ್ತಿ ಸು. ೯-೧೩). ಕಂದುಬೆಳ್ಳಿ : ೨. ಕಂದುಬೆಳ್ಳಿ 
ಯಿಂದ ಮಾಡಿದ ನಾಣ್ಯ: ಮುರಿಗಂಚು ತವರ ಹಿತ್ತಾಳೆ ತಾಂಬ್ರಯಿವು 

' ಮೊದಲಾದ ಲೋಹವ ತನ್ನಿ ಕಳ್ಳ ವಣ ಕಂದುಬೆಳ್ಳಿ ಮೊದಲಾದ ಕೊಳ್ಳವ 
ತನ್ನಿ (ಬೆಡವ. ೨೪೭). [ಕಂದು + ಬೆಳ್ಳಿ] 

ಕಂದುಹೃದಯ (ನಾ). (ಆಲಂ) ಕಳಂಕ ತುಂಬಿದ ಮನಸ್ಸು; 
ಕೆಟ್ಟ ಮನಸ್ಸು: ಇತ್ತಲು ಕಂದುಹೃದಯದ ಕೌರವೇಂದ್ರನ ಹದನ 
ಕೇಳೆಂದ (ಕುವ್ಯಾಸ. ೧೩-೨೦). [ಕೆಂದ್ದು * ಹೃದಯ] 


ಕಂದುಳಿ, ಕಂದಲಿ, (ನಾ). ಮಚ್ಚು ಗತ್ತಿ: ನಳಿನನೇತ್ರೆಯರೊಳು. 


ನೇಹಗಲಹವಾಂತು ಮುಳಿದರೆ ಸ್ಮರ ತಮ್ಮದಿಸಲು ಬಳಿಯ ಕಬ್ಬುಗಳು 

ಬಿಲ್ಲಹವೆಂದು ಮಸೆದ ಕಂದುಳಿಯಿಂದ ಕಡಿದ ಜೂದಿನಲಿ (ಮೋಹತ. 

೨೦-೨೩). ಕಂದೆಲ್ಲಿ : ನಾನು ಹೊರಡುವಾಗ ಒಂದು ಕಂದಲಿ ಅಡಗಿಸಿ 

ತಂದೆ. ಸೀನನ ಹತ್ತಿರ ಒಂದು ಚೂರಿ (ಚಾಕು) ಇತ್ತು (ವೀನಾದ. ೫). 
[ಕಂದು? * ಉಳ್ಳಿ) 


೧೩೪೯ 


po 
ಟಾ 


ಕಂದೂರಿ (ನಾ). ಮುಸಲ್ಮಾನರು ಮಾಡುವ ಒಂದು ಹಬ್ಬ: 


ಕೋಗವು ಹೋದ ಬಳಿಕ ಪೀರನ ದರ್ಶನಕ್ಕೆ ಬಂದು, ಕುರಿಕೋಳಿಗಳನ್ನು 
ಕೊಟ್ಟು ಕಂದೂರಿಯ ಮಾಡಿಸುವರು (ಕಭಾಗೆ. ೪೮೬). 
[«- ಪಾರೆ. ಕಂದೂರೀ ; ಮರಾ. ಕಂದುರೀ, ಕಂದೋರೀ./ ತಮಿ. 

ಕನ್ನಿರ್ರಿ ಕನ್ನೂರಿ] 

ಕಂದೆ (ನಾ). ಮಡುವಾಗಲೆಂಬ ಸಸ್ಯ: *ಕಂದೆಯೆನೆ ಮಡುವಾಗಲಕ್ಕು? 
(ಮಂಗರಾ. ೪೫-೪೭). [?. 1 ಶಮಿ. ಕನ್ನೈ] 

ಕಂದೆದೆ (ನಾ). (ಆಲಂ) ಕಳಂಕಿತ ಮನ; ಮಲಿನ ಮನ : ಕಂಡಿಜಿ 
ಯಳಾ ಖಡುಗವನು ನೆಗೆತಂದು ಗಂಡನ ಕೊರಳ ಹೊಯ್ಯಲು (ಸಾಳ್ವಭಾ. 
೧೦-೪೬). [ಕೆಂದು + ಎದೆ (ಆ ಎರ್ದೆ)] 

- ಕಂದೆರವಿ " ಕಣ್ಣೆಅವಿ' ನೋ. 

ಕಂದೆಕೆ "ಕಣ್ಣೆಅಕಿ' ನೋ. 

ಕಂದೆಐಪು "ಕಣ್ಣೆಅವು' ನೋ. 

ಕಂದೆಅಪುಸ್ಯ (ಕ್ರಿ). ಕಣ್ಣಿಗೆ ಕಾಣುವಂತೆ ಮಾಡು; ಪ್ರಕಟ 
ಗೊಳಿಸು: ನಿಜ ಮಹಿಮೆಯಂ ಕಂಡೆಜಪುಗೈದು ಪೇಳಿಸಿದವೊಲ್‌ 
(ಕೊಟ್ಟೂ ಬ. ೧-೩೪). 

[ಕಂದೆಆಪು ( ಕಣ್ಣೆ ಅಪು) * ಗೈ (ಆ ಕೆಯ್ಮ್‌)] 
ಕಂದೆಐನಿ "ಕಣ್ಣೆ ಅನಿ” ನೋ. 
ಕಂಬೆಅವು "ಕಣ್ಣೆ ಅವು? ನೋ. 


80 


ಕಂಧರಗಡಿ 


ಕಂದೆಅವೆ (ನಾ). ೧. ಕಣ್ಣು ತೆರೆಯುವುದು; ಕಣ್ಣು ಬಿಡುವುದು : 
ಧಕ್ತಿಡ್ಞಾನವ ಕಂದೆಜವೆಯ ಮಾಡಿ ಶಿವಾಚಾರದ ಘನದ ಬೆಳವಿಗೆಯ 
ಮಾಡಿ (ಅವಡಂ. ೨೩೧-೧೦೪೭) ; ಕಳಕಳದ ಕಂದೆಜವೆಗಳ ಕುರುಕುಲದ 
ನಿರ್ಮೂಲನದ ನಿಶ್ಚಯದ (ಕುವ್ಯಾಸ. ೧೪-೩೦); ತತ್ಪುರದಜಕಿನ 
ಕಾಣಿಸುವಂತೆ ನಭ ಕಂದೆಅವೆಯಾದುದು (ತೊರರಾ. ೪-೬-೧೦). 
೨. (ಆಲಂ) ಕೃಪೆ; ಅನುಗ್ರಹ: ಒಳಹೊಣಗೆನ್ನದೆ ಎನ್ನೊಳು ತನ್ನಯ 
ಹೊಳೆವ ಜ್ಞಾನದ ಜ್ಯೋತಿಯ ಬೆಳಗ ತಿಳಿವಂತೆನ್ನಯ ಕಂದಬೆಜವೆಯ 
ಪುಟ್ಟಸಿ ಸಲಹಿದ ಶ್ರೀಗುರುವೆ ಶರಣು (ಶಿವಗೀ. ೮-೨೩). 
[ಕಂ (೮ ಕಣ್‌) + ತೆಜವೆ] 
ಕಂದೇಂಸು (ಕ್ರಿ). (ವಿಗ್ರಹಗಳಿಗೆ) ಕಣ್ಣುಬಿಡಿಸು: ಪ್ರತಿಸ್ಥೆಯನು 
ಮಾಡಿಸಿ ಕಂದೆಆಸಿ ಮಾಡಹೇಳಿದರು (ಬೊಂಕಶಾ. ೧೯೩೯, ಕುಂದಗಲ್‌. 
೮೨-೯ ; 1366). [ಕಂ (೮ ಕಣ್‌) + ತೆಅಸು] 
ಕಂದೆಟ್‌ "ಕಣ್ಣೆ ಆ್ಕಿ' ನೋ. 
ಕಂದೆಜಕೆಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಅತ್ತಾರುಗ 
ನಾಗಯ್ಮನ ಮಗನ್‌ ಕನ್ನೆ ಜಯನ್‌ ಕೊಟ್ಟುದು ಸೊಡರು ಪನ್ನೆರೆಡು 
ಗದ್ದಣ ಆಚನ್ಸ್ರತಾರಕಂ (ಎಕ. ೪11, ಶಿಕಾರಿ. ೪೫-೬೫ ; 690). 
[ಕಂದ? + ಎಜಕಿಯ] 
ಕಂದೊಡೆ (ಕ್ರಿ). ಮೊಳಕೆ ಒಡೆ; ಅಂಕುರಿಸು: ಭಾಗ್ಯದ ಕಂದಂ 
ಕಂದೊಡೆದುದು (ಚಿಕವಿ. ೬-೨೨೩). [ಕಂದ್ಯು- ಒಡೈ] 
ಕಂದೊಳಲ್‌ "ಕಣ್ಣೊಳಲ್‌? ನೋ. 
ಕಂದೊಳಲಿ "ಕಣ್ಣಂದೊಬಲಿ' ನೋ. 
ಕಂದೊಳಲು "ಕಣ್ಣೊಳಲ್‌' ನೋ. 
ಕಂದೊಳಲುಗೊಳ್‌ (ಕ್ರಿ). ಭೃಮಿಸು: ಲಿಂಗ ಜಂಗಮ ಒಂದೇ 
ಎಂದು ಕಂದೊಳಲು [ಪಾಠಾಂ. ಳ]ಗೊಂಡಿರಲ್ಲಾ (ಅವಡಂ. ೩೬-೧೫೮). 
[ಕಂದೊಳಲು (೮ ಕಣ್ಣೊಳಲ್‌) 4 ಕೊಳ್‌] 
ಕಂದೊಳೆಸುಗೊಳ್‌ (ಕ್ರಿ). ಕಂಗೆಡು; ಕಕ್ಳ್ಯಾಬಿಕ್ಕಿಯಾಗು : ಬಲುಮೆ 
ಬಿದ್ದುದು ನಾಸಿಯಲಿ ಕಂದೊಳಸುಗೊಂಡುದು ಕಾಮಶರ ಮನವಳುಕೆ 
ಕೆಡಹಿತು ವಿರಹತಾಪದಲಿ (ಕುವ್ಯಾಅ. ೯-೩೪). 
[ಕಂ (ಆ ಕಣ್‌)*- ತೊಳಸ್ಟು (ಆ ತೊಟಸು]) ೬ ಕೊಳ್ಳ್‌) 
ಕಂದೋಟ (ನಾ). ಹಣವನ್ನು ಇಡುವ ಸೆಟ್ಟಿಗೆ, “ಚೀಲ (8). 
[7 
ಕಂದೋಡಿ (ನಾ). ಒಂದ್ಳು ಜಾತಿಯ ಹಾವು; ಕನ್ನಡಿ ಹಾವು: 
ಇದನ್ನು ಕಂಡೇ ನೀವು ಇಷ್ಟು-ಬೆರೆಗಾದಿರಿ. ಮಲೆಯಲ್ಲಿ ನನ್ನ ತೊಡೆ 
ಯಷ್ಟು ದಪ್ಪದ ಕಂದೋಡಿಗಳುಂಟು (ಬಾಳಿಗಿ. ೭೧). 
[«- ತುಳು. ಕಂದಡಿ, ಕಂದೊಡಿ] 
ಕಂದ್ಲಿ (ನಾ). (ಕರಾ) ಒಂದು ಜಾತಿಯ ಮಾನು. [7] 
ಕಂಧ (ನಾ). ೧. ಮೋಡ. ೨. ಒಂದು ಬಗೆಯ ಹುಲ್ಲು. (ಸಂ. 
ಕಂಧರ (ನಾ). ೧. ಕೊರಳು : ಉರದಿನಾಂತೊಡೆ ತುಡುಗೆವೊಲೆಸೆದಿರ್ದು 
ದಂಕುಶಂ ಕಂಧರದೊಳ್‌ (ಪಂಪಭಾ. ೧೧-೭೭) ; ಆ ಮಾತಂ ಕೇಳ್ಡೀನ 
ದಾವಲಿತ ಕೆಂಧರನಿದೆತ್ತ ಣಿಂ ಬಂದುದೆಂದು. . . ಭಾವಿಸಿ ನೋಡಿ 
(ಕಾದಂಪೂ, ೨೬೪). ೨. ಮೋಡ. ೩. ಒಂದು ಬಗೆಯ ಹುಲ್ಲು. 
೪. ಓಂದು ಜಾತಿಯ ಸಸ್ಯ. (ಸಂ. 
ಕಂಧರಗಡಿ (ನಾ). ಕೊರಳಿನ ತುಂಡು; ಕುತ್ತಿಗೆಯ ಹೋಳು 
(?) : ಕಂಥರಗಡಿ ಬಾಹುಗಡಿ ಹಸ್ತಗಡಿ ನೇರಂದದ ನಡುತೊಡೆಗಡಿಯ 
ವೃಂದಾರಕ ವಿರೋಧಿಗಳು ಬಿದ್ದರು ಕಾಮನಂದನ ಬಾಣಗಳಿಂದ 
(ನೋಹತ. ೩೫-೨೨), [ಕಂಧರ *- ಕಡಿ] 


ಕಂಧರದ್ವಯಸ 


ಕಂಧರದ್ವಯಸ (ಗು). ಕೊರಳಿಗೆ ಮುಟ್ಟುವಷ್ಟು ; ಕುತ್ತಿಗೆಯ 
ವರೆಗೆ ಆಳವಾದ ; ಆಕಂಠಪ್ರಮಾಣದ : ಪರಿಕಿಸೆ ಕಂಧರೆದ್ವಯಸ 
ಮಾಯ್ತು ವಿಭಾಸುರ ಕೇಸರಾಳಿಯೊಳ್‌ ಕರತರಣೀಯಮಾಯ್ತು 
ಫೊಸಮಲ್ಲಿಗೆಯೊಳ್‌ , . . ಮಧುಪಮಾಳೆಗೆ ಮಾಧನಡೊಳ್‌ ಮಧೂ 
ತ್ಕರಂ (ಚಂದ್ರಪು. ೭-೬೪). [ಸಂ.7 

ಕಂಧರಬಂಧ (ನಾ). ಹೆಗಲು: ಗೆಂಥೇಭ ಕಂಧರಬಂಧ ಪ್ರವಿಭಾಸಿ 
ಯಪ್ಪರಿಗನಂ ಕಾಣುತ್ತೆ ಕಣ್ಟೋಲ್ಲು (ಪಂಪಭಾ. ೪-೩೮). 

[ಕೆಂಧರ + ಬಂಧ] 

ಕಂಧಾಯ "ಕಂದಾಯ? ನೋ. 

ಕಂಪ, (ನಾ). ಜೇಡಿಮಣ್ಣು: ಮದಮಂ ಗಂಡಸ್ಥಳೋದೀರ್ಣ 
ಕಂಪದೊಳಂ ಸೇವಿಸಿ ತುಂಬಿಗಳ್‌ ತಣಿದುವು (ಪುಸ್ಪಪು. ೧೦-೧೧) ; ಇದು 
ಕಂಪ; ಮೊದಲ ಬೆಳೆ ಆಗುವಂತಿಲ್ಲ (ಮುಗಿಯು. ೭೫); ಕೆರೆ ಆಂಗಳದ 
ಕಂಪ ಅದೆಯಲ್ಲಾ ಅಲ್ಲೇ ಕೊಟ್ಟರೆ ಕೊಡಬೇಕು ಇವರಿಗೆ ಕೈ 1 (ಮಲೆಮ. 

[< ಸೆಂ. ಪಂಕ. / ಶುಳು. ಕಂಪೊ, ಗಂಪೊ - ಜೌಗುಭೂಮಿ] 

ಕಂಪ್ಕ (ನಾ). ೧. ನಡುಕ; ಅದಿರುವಿಕೆ: ರಂಭೋರುವ ಕಂಪಮಲ್ಲದೆ 
ನಿಜೋಷ್ಠ ಸ್ಪಂದನ ಸ್ಫೂರ್ತಿ ಮಾಣದೆ (ಸೂಕ್ತಿಸು. ೮-೧೬೫); ಅದಕ್ಕೆ 
ನಾವು ಕಂಪ ಅಥವಾ ನಡುಗು ಎನ್ನುತ್ತೇವೆ (ಮುಂಬಯಿ. ೫-೧೦೨). 
೨. ವರುಣ: ಗುರು ಕೆಂಪ ನಿನಗೇಕೆ; ಬಲಭೇದಿ ಜೃಂಭಿತವು? 
(ಧ್ವನ್ಯಾಲೋ. ೯೯). ೩. ದೇವಾಲಯದ ತಳಹದಿಗೆ ಉಪಯೋಗವಾ 
ಗುವ ದಿಮ್ಮಿಗಳಲ್ಲಿ ಒಂದು. [ಸಂ.] 

ಕಂಪಂಗೊಳ್‌ (ಕ್ರಿ). ನಡುಕವನ್ನು ಹೊಂದು; ಅದಿರು: ಸಿಡಿಲಿಂ 
ಮಿಂಚಿಂ ಘನಧ್ವಾನದಿಂದಿಳೆ ಕಂಪಂಗೊಳೆ (ಅದಿಪು. ೧೩-೫೯); ಮೇದಿನಿ 
ಕಂಪಂಗೊಂಡುದು , ,. ಏನುಗ್ರಮೋ ವೈಷ ವಾಸ್ತ್ರಂ (ಜಗವಿ. ೮೨೬೩). 

[ಕಂಪೃ- ಕೊಳ್‌] 

ಕಂಪಣ್ಮ (ನಾ). ೧. ಒಂದು ಆಡಳಿತಕ್ಕೆ ಸೇರಿದ ನಾಡಿನ ಒಂದು 
ಭಾಗ; ಈಗಿನ ಹೋಬಳಿಯಂತೆ ಒಂದು ವಿಭಾಗ: “ವಿಷಯ 
ಮೆಂಬುದು ಕಂಪಣ? (ಹಲಾಯು. ೪೭-೧೨೯); ತುಪ್ಪದ ದೇವಯ್ಯಂಗಂ 
ನಲ್ವಿಡಿ ೧೨ ಅ ಕಂಪಣಂ ಒರ್ವಾಯಂ ಕುಡೆ (ಸೌಇಇ. 1-1, ೯೨-೧೬; 
1036) ; ಪಾನುಂಗಲ್ಲಯ್ನೂಜಣ ಕಮ್ಪಣಂ ನಿಡುಗುನ್ಮಗೆ ಪನ್ನೆರಡಣ 
(ಕಣ. 1, ೧೭-೩೩; 1055); ಬನವಾಸಿ ಪನ್ನಿರ್ಚ್ಚಾಸಿರದ ಕಂಪಣಂ 
ಬಾಸವುರಂ (ಸೌಇಇ. ೫೨೬, ೪೯-೬೦ ; 1076). ೨. ಒಬ್ಬಾ ತನ ಹೆಸರು: 
ಕಾಳಿಗಾವುಂಡಿಗುತ್ಸವದಿಂ ಪುಟ್ಟಿ ದರೊಪ್ಪೆ ಬಮ್ಮಣನುಮಂತಾ ಕ[ಮೃ]ಣಂ 
ಬಾಚಣಂ ರವಿತೇಜಂ ಪದ್ಮ[೫]ಂ (ಕಇ. 1, ೨೪-೧೭; 1148). [1] 

ಕಂಪಣ್ಮ (ನಾ). ಮೆದೆ; ಹೊರೆ: ಎಮ್ಮ ತಾಯಿ ನಿಂಬನ್ವೆ ನೀರನೆಟಕ 
ದುಂಬಳು ಎಮ್ಮಯ್ಯ ಚೆನ್ನಯ ರಾಯಕಂಪಣವ ಹೊಜುವ (ಬಸವ. 
೩೫೧); ಗುಡಿ ಸರವತ್ತಿಗೆ ಹುರಳಿ ಹುಲ್ಲ ಕಂಪಣ ಕಡಲೆ ಕವಳ ಹಕ್ಕರಿ 
ಕೆಯ ಹಿಡಿದ ಹೇಜಿನ ಕೊಟ್ಟಿ ಗೆಯೆತ್ತುಗಳ್‌ (ಶ್ರೀಪಾಲ. ೧೩-೮೮) ; 
ಚೆನ್ನಯ್ಯ ನಿನ್ನ ಕಂಪಣವನಡಳುನನು (ರಾಘಚ. ೧೨-೪೪). [1] 

ಕಂಪಣ್ಕ (ನಾ). ಒಂದು ಆಯುಧೆ: ಕಣಯ ಕಂಪಣ [ಪಾಕಾಂ. ನ] 
ಮುಸಲ ಮುಸುಂಡಿ ಭಿಂಡಿವಾಳ ತೋಮರ ಮುದ್ಧರ ಮಹಾವಿವಿಧಾ 
ಯುಧಂಗಳೊಳಿಟ್ಟುಂ (ಪಂಪಭಾ. ೧೨-೧೧೮ ವ); ಅಸಿ ಮುಸಲ ಕಣಯ 
ಕಂಪಣ ಮುಸುಂಡಿ ಪಿಂಡಿವಾಳ... ಆದಿಯಾದೆ ಪಲವು ತೆಜದ ಕೈದು 
ಗಳಿಂ (ಧರ್ಮಪ. ೧-೭೬ ವ); ಶರಶಕ್ತಿ ತೋಮರ ಕಣೆಯ ಕಂಪಣ 
ಕೊಂತ ಪರಶು (ಕುರಾಸಾಂ. ೪೩-೮೫) ; ಹೆಣಗಿದರ್‌ ಶರ ಖಡ್ಗ ಪರಶು 


೫೪೨). 


ಗದೆ ಚಕ್ರ ಕಂಪಣ ಮುಷ್ಟಿಯುದ್ಧಾದಿ ಸಕಲಾಯುಧಂಗಳಿಂ (ಚಿಬಪು. |45 


೪೯-೪೩). [< ಸೆಂ. ಕಂಪನ] 


೧೬೫೦ 


ಕಂಪನಿ 


ಕಂಪಣಿಗೆ (ನಾ). ಹುಲ್ಲುಮೆದೆ ಹಾಕುವವನು: ಚಿನ್ನ ಚೋಳನ 
| ಮನೆಯ ಕಂಪಣಿಗನಯ್ಯಾ (ಬಸವ. ೬೮೨). [ಕಂಪಣ್ಯ + -ಇಗ] 
ಕಂಪನ (ನಾ). ೧. ನಡುಕ; ನಡುಗುವಿಕೆ: *ತೊನೆದುದು ತೂಗಿದು 
ದೊಲೆದುದುಮೆನುತಲ್ಲಾಡಿದುದು ನಡುಗಿತೆಂದೆನಲದು ಕಂಪನಮಕ್ಕುಂ 2 
5 (ಕವಿಕಂ. ೨೫೪) ; ಸ್ವೇದ ಕಂಪನ ದೇಹೋತ್ಥಾನನೆಂಬ ಕ್ರಮದಿಂ ಕನಿಷ್ಠ 
ಮಧ್ಯಮೋತ್ತಮ ಪ್ರಾಣಾಯಾಮ ಸಿದ್ಧಿ ಸೂಚನಂಗಳಂ (ವಿವೇಕ. ೧೫೧) ; 
ಘೋಸಷದಲ್ಲಿ ಏರುತ ಗು ಗಳು ನಿಯಮಾನುಸಾರ ಉಂಟಾಗುವುವು. 
ಇದರಿಂದ ಧ್ವನಿಯನ್ನು ನಡುಗಿಸಿದಂತೆ . .. ಅನುಭವವುಂಟಾಗುತ್ತದೆ. 
ಇಂತಹ ಶಬ್ದದ ನಡುಗುವಿಕೆಗೆ ಕಂಪನವೆಂದು (೫೩೭) ಹೆಸರು (ಭೌತವಿ. 
೧೨೪). ೨, ಒಂದು ಆಯುಧ: ಮುಸಲ ಕಣಾಯ ಕಂಪನ ಮುಸುಂಡಿ 
ಬಿಂಡಿವಾಳ ವಜ್ರಮುಷ್ಟಿ... ಪಾಶಾಂಕುಶಾದಿ ಶಸ್ತ್ರಾಸ್ತ್ರಂಗಳೊಳೆಚ್ಚು 
ಮಿಟ್ಟುಮಿಜಕಿದುಂ ಪೊಯ್ದುಂ (ಪಂರಾಮಾ. ೧೩-೭೬ ವ). ೩. ಶಿಶಿರ 
ಯತು. ೪. ಸನ್ನಿಪಾತ ಜ್ವರ. [Aೆಂ.] 
| ಕಂಪನಗೊಳ್‌ (ಕ್ರಿ). ನಡುಕವನ್ನು ಹೊಂದು; ನಡುಗು; ಕಂಹಿಸು: 
ಕಡು ನಾಣ್ಚಿಯಂಜಿ ಕಣ್ಮುಚ್ಚಿ ಕಂಪನಗೊಂಬ ಬಡವೆಣ್ಗಳು (ಹದಿಬ. 
- ೧-೫೬) ; ದಶಕಂಠ ಘನ ಸತ್ತ್ವದಿಂದ ವಿಂಶತಿ ತೋಳ್ಗಳೊಸೆದು ಬಂಧಿಸಿ 
ಬಿಗಿದುಯೆತ್ತೆ ಕಂಪನಗೊಂಡೆ ಬಿಸಜಾಕ್ಷ ಪಶುಗರ್ಭ ಪಾಕಶಾಸನ ಮುಖ್ಯ 
ಸುರರು ಮರೆಯಿಡಲು ಒಲಿದು(ನವಮೋ. ೨-೧೩). [ಕಂಪನ * ಕೊಳ್‌] 
ಕಂಪನಗೊಳಿಸು (ಕ್ರಿ). ನಡುಗಿಸು; ನಡುಕ ಹುಟ್ಟಿಸು: ಆ ಕೇಳಿದ 
ಮಾತು ಅವಳ ಶರೀರವನ್ನೆಲ್ಲಾ ಕಂಪನಗೊಳಿಸುತ್ತಿತ್ತು (ಕುಸುಸಂ. ೧೧೦). 
| [ಕೆಂಪನಗೊಳ್‌ 4 -ಇಸ್ಕು] 
ಕಂಪನತೆರಂಗ (ನಾ). ಕಂಪನಗಳ ಅಲೆ : ಅವರ ಶಾರೀರದ ಶ್ರುತಿಯೂ 
ಸ್ಪಂದನ ತರಂಗವೂ, ಆ ಮನೆಯ ಹಜಾರದ ಗೋಡೆ ಮತ್ತು ಕಂಬಗಳ 
ಕಂಪನತರಂಗವೂ ಅಕಸ್ಮಾತ್‌ ಕೂಡಿದುದರಿಂದ ಕಂಬ ಗೋಡೆ ಮತ್ತು 
ನೆಲಗಳು ಏಕನಾದದಲ್ಲಿ ಅಲ್ಲಾಡಲಾರಂಭಿಸಿದುವು (ಸಂಗೀತ. ೩೫). 
[ಕಂಪನ * ತರಂಗ] 
ಕಂಪನಾಂಕ (ನಾ). ಕಂಪನಗಳ ಸಂಖ್ಯಾಪ್ರಮಾಣ: ನಮ್ಮ ಕಿವಿಗೆ 
ಗಾಳಿಯ ಕಂಪನಗಳು ಶಬ್ದವಾಗಿ ತೋರಬೇಕಾದರೆ ಒಂದು ಕ್ಷಣದಲ್ಲಾ 
ಗುವ ಕಂಪನಗಳ ಸಂಖೈೆೌಲ್ಲಥವಾ ಕಂಪನಾಂಕವು ಒಂದು ಮಿತಿಯಲ್ಲಿರೆ 
ಬೇಕು (ವಿಜ್ಞಾವಿ. ೧೧೧). [ಕಂಪನ 4+ ಅಂಕ್ಕ) 
ಕಂಪನಾವರ್ತ (ನಾ). ಕಂಪನ ಪರಂಪರೆ: ಉತ್ಪನ್ನವಾದ ಕಂಪನಾ 
ವರ್ತಗಳು ಸುತ್ತಲಿರುವ ಗಾಳಿಯನ್ನು ಸೋಕಿ ಗಾಳಿಯೂ ಕಂಪಿಸುವಂತೆ 
ಮಾಡುತ್ತದೆ (ಸಂಗೀಚಂ. ೬). [ಕಂಪನ * ಆವರ್ತ] 
ಕಂಪನಿ, ಕುಂಪಣಿ, ಕುಂಪನಿ, ಕುಂಪೆನಿ, ಕುಂಫಣಿ (ನಾ). 
೧. ಸಾಮೂಹಿಕ ಕಾರ್ಯಸಂಸ್ಥೆ, --ಸಂಘ, ಮಂಡಲಿ: ನಾಲ್ಕು 
ನಾಟಕ ಕಂಪನಿಗಳು ಬಂದಿದ್ದೆವು (ನಾಡಿಗೇ. ೩೦೦). ೨. “ಕ್ಯ್ಯಾಪ್ಟನ್ನಿನ 
ಆಧಿಪತ್ಯದಲ್ಲಿರುವ ಪದಾತಿದಳ” (೦೦ಉp೩ಂy. ಇಂಕನಿ).೩. (ಭಾರತ 
ವನ್ನು ಕೆಲಕಾಲ ಆಳುತ್ತಿದ್ದ) ಈಸ್ಟ್‌ ಇಂಡಿಯಾ ಕಂಪನಿಯೆಂಬ 
ವ್ಯಾಪಾರೀ ಸಂಸ್ಥೆ. ಕುಂಪಣಿ: ೧. ಕುಂಪಣಿ ಅಂಗಡೀ ಇಟ್ಟು ಸಾವಕಾ 
ರಾದ್ರ ನಿನ್ನಷ್ಟಕ್ಕ ನೀ ಆದೀ (ದಾಸಹು. ೨೧). ೨. ಅವನು ಕಳ್ಳರನ್ನು ಹಿಡಿ 
ಯುವುದಕ್ಕೆ ಒಂದೊಂದು ಕುಂಪಣಿ ಶಿಸಾಯಿಗಳನ್ನು ಒಂದೊಂದು 
ದಿಕ್ಕಿಗೆ ಕಳುಹುತ್ತಿದ್ದನು (ದೇವೀಚೌ. ೩೧). ೩. ನರರ ವರ್ಷತ್ರಯಂ 
ವಾಗ್ವಿಸಯದಿಂ ಕಾದುತಿರದೆ ಬೇಸರಿಸಿ ಕುಂಪಣಿಯೆಂಬರಾಜ್ಞೆಯಿಂ ನೆರೆ 
ನಿಚಾರಿಸಲವಳ್‌ ಪೂರ್ವಪ್ರ ಮಾಣಮಂ ತಿಳಿಯುತ್ತೆ (ಮಹಾವಿ. ೨೩-೫) ; 
ದೊಡ್ಡನೀರರಾಜ ತನ್ನ ಮಗಳ ಹೆಸರಲ್ಲಿ ಕುಂಪಣಿಯವರೊಂದಿಗೆ 
ಸುಮಾರು ಏಳು ಲಕ್ಷ ರೂಪಾಯನ್ನು ನಿಧಿಯಾಗಿರಿಸಿದ್ದನು (ಚಿಕರಾ. ೬೫). 


ಎ 


15 


20 


25 


30 


59 


ಕೆಂಪಲ್‌ 


ಕುಂಪನಿ: ೨. ವಬ್ಬ ಸರದಾರ ವಂದು ಕುಂಪನಿ ಶಿಪಾಯಿಗಳು ಸಹ 
(ರಾಜೇಂದ್ರ. ೧೨೧). ಶುಂಪೆನಿ: ೩. *ಕುಂಪೆನಿಸರ್ಕಾರ ' ಪರಾ. 
ಕುಂಫಣಿ: ೩. "ಕುಂಫಣಿರೂಪಾಯಿ' ಪರಾ. 
[+ ಇಂ, Company. / ಮರಾ. ಕಂಪನೀ. 1 ಶೆಮಿ. ಕುಮ್ಬಿನಿ; 

ತೆಲು. ಕುಂಪಿಣಿ] 

ಕಂಪಲ್‌, ಗಂಪಲ್‌ (ನಾ). ಕೆಸರು; ಹುದಿಲು : ಕಂಪಲೊಳ್‌ ಬಿರ್ದ 
ಪಶುವಿನಂತೆ ಸಂಸಾರಡೊಳ್‌ ಬಿರ್ದು ನಮೆಯದೆ (ಧರ್ಮಾಮೃ. ೧೪-೮೪) ; 
ಪಲ್ಗಳ್‌ ಕೆದಆಿದೊಡಂ ಕಂಪಲ್ಲಳ್‌ ಕೆನ್ನೈತ್ತರಿರ್ಹಿನಿಂ ಪುಟ್ಟಿದೊಡಂ 
ಬಲ್ಲಂಡಂ ಸೂಸಿದೊಡಂ ಬಲ್ಲ ೦ಡರ್‌ ಬೆದಜದಿಟದು ಕುಜಕಿದಣಕಿ 
ಯಾದರ್‌ (ಪಾರ್ಶ್ವಪು. ೩-೧೫೨); ಕಂಪಲ್ಮಡುಗೊಂಡಾ ಪಲ್ವಲಂಬೊ 
ಕೃಡಿಗೆ ಪೊರಳ್ಜಟ್ಟುತುಂ (ಶಾಂತೀಶ್ವ. ೧೨-೩೬). ಗೆಂಪಲ್‌ : ನೀರ 
ನೂಡಲೆಂದಾ ವರವಜ್ರಘೋಷಕರಿ ಪೋಗುತೆ ತತ್ತಟಿದಾನೆ ಗಂಪಲೊಳ್‌ 
ಭಾವಿಸದೆಯ್ದೆ ಪೊಕ್ಳ ಬಳಮಲ|ರರೆ ಕಂಡು (ಪಾ ರ್ಶ ಪು. ೫-೬೧); 
ಮೂವರು ಮಂತ್ರಿಗಳು ತನ್ನ ತೂಗೆ ಗಂಪಲೊಳಿರ್ದು ನೀಂ ಹಿಡಿದೆತ್ತಿ 
ಮೆಯ್ಶ್ಕಂ ಕರ್ಚಿ ರತ್ನಮಯಸಿಂಹಾಸನದ ಮೇಲೆ ಕುಳ್ಳಿರಿಸಿದುದಂ ನಿನಗೆ 
ಪೇಳ್ದಪಂ (ಪುಣ್ಯಾಸ್ತ್ರ. ೯-೩೮ ವ). [ಕಂಪ + -ಆಲ್ಫ್‌) 


೧೩೫೧ 


5 


ಕಂಪಲರ್‌, (ಕ್ರಿ). ವಾಸನೆ ಹರಡಿಕೊಳ್ಳು ; ಸುಗಂಧ ಹೆಬ್ಬು: ಅಮ 


ರ್ದುವಳ್ಳಿ ಕಂಪಲರ್ದುದೆನಲೈೆ (ಶಮದ. ೪೫). [ಕಂಪು ಅಲರ್‌] 

ಕಂಪಲರ್‌, (ನಾ). ಸುಗಂಧಯುಕ್ತವಾದ ಹೊವು; ಪರಿಮಳವುಳ್ಳ 
ಪುಷ್ಪ. [ಕೆಂಪು * ಅಲರ್ಕ್‌] 

ಕಂಪಲ್ಮಸಗಿಸು (ಕ್ರಿ). ಕೆಸರೆಬ್ಬಿಸು; ಕೆಸರು ಏಳಿಸು: ಮದಧಾರಾ 
ವೃಷ್ಟಿ ಕಂಪಲ್ಮಸಗಿಸೆ" [ಪಾಠಾಂ. ಪಂಕಂ ಮಸಗಿಸೆ] ನೆಲನಂ (ಪುಷ್ಪಪು. 
೫-೯). [ಕಂಪಲ್ಮಸಗು + -ಇಸ್ಯು) 

ಕಂಪಲ್ಮಸಗು (ಕ್ರಿ). ಕೆಸರಾಗು; ರಾಡಿಯಾಗು : ಕಂಪಲ್ಮಸಗುತ್ತುಂ 
ಬತ್ತೆ ತೆರ್ಪಂಬಡೆದಲುಗೆಆಕ ಗಳ್‌ (ಜಗವಿ. ೧೭-೬೨) ; ಜಳರಾಶಿಶ್ರೀಣಿ 
ಕಂಪಲ್ಮಸಗೆ ಬಲ ಪದೋದ್ಧೂತ ಧೂಳಿವ್ರಜವ್ಯಾಕುಳದಿಂ (ಶಾಂತೀಶ್ವ. 
೧೨-೭). [ಕೆಂಪಲ್‌' 4 ಮಸಗ್ಗು] 

ಕಂಪವಾತ (ನಾ). (ಮಕ್ಕಳಿಗೆ ಬರುವ) ಒಂದು ರೋಗ; ಎಳವು; 
“ದೇಹೆದ ಸ್ನಾಯುಗಳು ಅನೈಚ್ಛಿಕವಾಗಿ ಒಂದು ಕ್ರಮವಿಲ್ಲದೆ 
ಸಂಕುಚಿತವಾಗುತ್ತ ಹೋಗುವ ಸೆಳವುರೋಗ” (೦೬೦೭೭೩. ಇಂಕನಿ). 

[ಕಂಪ್ಯ + ವಾತ] 

ಕಂಪವೇ (ಕ್ರಿ). ನಡುಕ ಅಧಿಕವಾಗು, ಹೆಚ್ಚಾಗು: 
ಮೆಯ್ಕೆಲ್ಲನಂಕುರನೇಜಟಲ್‌ ನುಡಿ ಕಂಪನೇಟ್‌ ಚರಣಂಗಳ್‌ ಲೀಲೆ 
ಯೇಲ್‌ (ಪಂಪಾಶ. ೧೮). [ಕಂಪ್ಯ + ಏಜ್ಮು (೮ ಏಜ್‌) 

ಕಂಪಳ (ನಾ). ಸರಂಜಾಮು; ಸಲಕರಣೆ : ಕುರಿಗಳು, ಕೊಲ್ಲಾರಿ 
ಬಂಡಿಗಳು ಮುಂತಾದ ಕಂಪಳ (ಸರಂಜಾಮ)ವನ್ನು ಅವರು ಹೊರಡಿ 
ಸಿದ್ದರು (ಕರತ್ನ. ೧೩೩), ಈ ಮೂರು ಜನ ಅಣ್ಣತಮ್ಮದಿರು * * ೬ ತುರು, 
ಕುರಿ, ಕೊಲ್ಲಾರಿ, ಮುಂತಾದ ಕಂಪಳನನ್ನು ತೆರಳಿಸಿಕೊಂಡು ದಕ್ಷಿಣ 
ಜೀಶಕ್ಕೆ ಬಂದರು (ಚಿತ್ರಪಾ. ೪). [?] 

ಕಂಪಳ್ಕೆ. (ನಾ). ಒಂದು ಆಡಳಿತಕ್ಕೆ ಸೇರಿದ ನಾಡಿನ ಒಂದು 
ಭಾಗ; ಈಗಿನ ಹೋಬಳಿಯಂತೆ ಒಂದು ವಿಭಾಗ: ಹಂನ್ನೆರಡು 
ಲಕ್ಷ್ಮ ಕಂಪಳದೊಳಗೆ ಹಂನ್ನೆರಡುಸಾಪಿರೆ ಆವಂ (ಮೈ ಆರಿ. ೧೯೩೧, 
೧-೨೦; 1310); ಆ ಹೆಣ್ಣಿನ ಕಳಂತ್ರಕ್ಕೆ ಬಹಗ ಕಂಪಳಕೆ ಅದಿಕವಾದೆ 
ಜಂಬೂದ್ವೀಪಕೆ (ಎಕ. ೪11, ಚನ್ನಗಿ. ೮೩-೧೨ ; ಸು. 1680). [?] 


20 


ಕಂಪಾಡಗ (ನಾ). ತೇಗದ ಮರ: *ಕಂಪಾಡಗಮೆ ತೇಗು? (ಶಬ್ದಮಂ. |45 


೨೬). 


(1) 


ಕೆಂಸಿತ 


ಕಂಪಾತ್ರ (ನಾ). ಶಿವ; “ತಲೆಬುರುಡೆಯನ್ನು ಪಾತ್ರೆಮಾಡಿ 
ಕೊಂಡವ” (ಪ್ರೌಢರಾ. ಕೋಶ): ಜಗದೀಶ ಕಂಪಾತ್ರ ಜಲಜಾರಿ 
ಖರನೇತ್ರ (ಪ್ರೌಢರಾ. ೪-೧). [ಸೆಂ. (ಕಂ + ಪಾತ್ರ)] 
ಕಂಪಾಯಮಾನ (ಗು). ನಡುಗುವ ; ಕಂಪಿಸುವ (ಕಿ). [ಸಂ] 
ಕಂಪಾಲೆ (ನಾ). ಒಂದು ಜಾತಿಯ ಮರ: ಕುಂಪೋಲಿ, ಹುದಿಗೊಳ್ಳು, 
ಕಾಲ್ಮಧು, ಕಂಪಾಲೆ, ಕಬ್ಬಿಣದಮರ (ಮೈಔಗ. ೬೦-೧೪೩೫). [1] 
ಕಂಪಾಸು (ನಾ). ೧. ಕೈವಾರ; ವೃತ್ತಗಳನ್ನು ರೇಖಿಸಲು ಬಳಸುವ 
ಸಲಕರಣೆ: ಈ ಕಂಪಾಸುಯೆಂಬ ಸಾಧನವು ಸರಿಸುಮಾರು ಅಡಿಕೆ 
ಕತ್ತರಿಯ ಹಾಗೆ ಇರುತ್ತದೆಂದು ಹೌೇೇಳಬಹುದು (ಭೂಮಿಅ. ೪೨). 
೨. ದಿಕ್ಸೂಚಿ. [+ «ao. compass] | 
ಕಂಪಾಹತ (ನಾ). (?): “ತಂಪುಂ ಕೆಂಪಾಹತಮಿವು [ಪಾಕಾಂ. ಮಿಹು] 
ನುಂಪೆನಿಕುಂ [ಪಾಠಾಂ. ನಿಂಪೆನಿಕುಂ] ? (ಚತುನಿ. ಕಿ. 1,೧೦೬). (?] 
ಕಂಪಿ (ನಾ). ತಾಳೆಗರಿ ಪುಸ್ತಕದ ಇಕ್ಕಡೆಗಳಲ್ಲಿ ಹಾಕುವ ಮರದ 
ಪಟ್ಟಿ : ದುರಿತಗಳನೊಡೆಮೆಟ್ಟ ಗುಣಗಳ ಧರಿಸಿ ಕಾಮನ ಕಾರ್ಮುಕವ 
ಕತ್ತರಿಸಿ ಪುಸ್ತಕಕೆಸೆವ ಕಂಪಿಯ ರಚಿಸಿ ಸದ್ಗುಣವ ಭರದಿ ದಾರವ ಮಾಡಿ 
ಧರಿಸಿದ ವರ ರತಿಯ ಜಣಕಿದಚಳಿತನ ಸುಸ್ಥಿರದಿ ನೆನೆವೆನು ವರ್ಧಮಾನ 
ಮುನೀಂದ್ರಚಂದ್ರಮನ (ಜೀವಂಚ. ೧-೧೩). [ದೇ. ॥ ತಮಿ. ಕಮ್ಮ] 
ಕಂಪಿಗವುಂಡ (ನಾ). ಒಬ್ಬಾತನ ಹೆಸರು: ಕಮ್ಬಿ ಗವುಣ್ಣನ ಮಗಂ 
x x ಗಾತಿ ಪುಲ್ಲ[ಯ]ನಿಜಕಿದುಂ ಸತ್ತ್ವಂ (ಎಕ. ೫1, ಚಿತ್ರದು. ೨೬-೧೨ ; 
946). (ಕೆಂಪಿ? + ಗವುಂಡ (ಆ ಗಾಮುಂಡ)] 
ಕಂಪಿಡಿ (ಕ್ರಿ). ಸುವಾಸನೆಯಿಂದ ತುಂಬು; ಗಮಗಮಿಸು : ಅರಮನೆ 
ಮೂಗು ಕಂಪಿಡಿದೆಲರ" ನಜುಸುಯ್‌ ಸಿತಕೇತುಮಾಳೆ ಭಾಸುರೆ ನಯ, 
ನಾಂಶು... ಪುರೆಮೆಸೆದಿರ್ಪುದಾ ವಿಷಯಲಕ್ಷ್ಮಿಯ ಮುಗ್ಧಮುಖೇಂದು 
ವೆಂಬಿನಂ (ಪುಷ್ಪಪು. ೨-೩೨). [ಕಂಪು + ಇಡ್ಮಿ] 
ಕಂಪಿಡಿಗು (ಕ್ರಿ). ನಡುಕ ತುಂಬು: ತಲೆಯೆಲ್ಲಾ ಕಂಪಿಡಿಗಿತು, ಅಮೇಲೆ 
ತಲೆ ಹೌರಗಾಯಿತು (ಮುಂಗಾಪು. ೯೧). [ಕಂಪೃ* ಇಡಿಗು( ಆ ಇಡುಗ್ಯು)) 
ಕಂಪಿಡು (ಕ್ರಿ). ಪರಿಮಳ ಸೂಸು; ಸುವಾಸಕೆ ಹರಡು : ಕುವಲ 
ಯಕ್ಕಡಿಯಿಟ್ಟುದು ತುಂಬಿ ಜ್ಞಾತಿ ಕಂಸಿಟ್ಟುದು (ಜಗವಿ. ೧೪-೬); 
ಸೊಂಪಿನಿಂ ಕಂಪಿಡುವ ಸಂಪಗೆಗಳೆಂ ಕೊಂಡು (ಬಸರ. ೩-೨೩); ಮ್ಳ 
ಪರಿಮಳದಿ ದೆಸೆ ಕಂಪಿಡಲು ಭಾರೆವಣೆಯಲಿ ಬಂದನು ಕರ್ಣನೋಲಗಕೆ 
(ಕುವ್ಯಾದ್ರೋ. ೧-೧೪); ಕಡುಜವದಿ ಬೆನ್ನಟ್ಟಿ ದಳು ಕಂಪಿಡಿದೆ ಚಂದನ 
ವೊಯ್ವ ಪವನಂ ಬಿಡದೆ ಬೆನ್ನಟ್ಟುವ ಭುಜಂಗಿವೊಲವನ ವಹಿಲದಲಿ 
(ಸಾಳ್ವಭಾ. ೬-೩೩). [ಕಂಪು + ಇಡು] 
ಕಂಪಿಣೆಯಾಗು (ಕ್ರಿ). ದಟ್ಟಿಸು (?): ಬರುವ ಕಿಚ್ಛಿನೆ ದಾಳಿಗುನ್ನತ 
ಮರುತ ಬಲವಾದವೊಲ್‌ ಮಹಾ ಕಬ್ಟಿರುಳ ಮೋಹರನೆಲ್ಲ ಕಂಪಿಣಿ 
ಯಾದುದೆಂಬಂತೆ (ದೇವೀಮ. ೫-೧೫). [?) 


; ಕಂಪಿತೆ(ಗು). ೧. ನಡುಗಿಸಲ್ಪಟ್ಟಿ : ಬಹುಕಹಳಾ ಶಂಖಭೇರೀ ಮೃದೆಂಗ 


ಸ್ವರದಿಂಡೋರಂತೆ ತೀವಲ್‌ ನಡೆದುದು ಕಟಕೆಂ ಕಂಪಿತ ಕ್ರೋಣಿಭಾಗಂ 
(ಪುಷ್ಪಪು. ೫-೩೫). (ನಾ). ೨. ನಡುಕ; ಕಂಪನ: ಮನದೊಳತಿ 
ಭಯಕಂಪಿತದಿ ಕರವನಜಮುಕುಳಿತನಾದ ಬಸವ ಕುಮಾರನಂ ನೋಡಿ 
(ಬಸಪು. ೨೨-೬೭). ೩. [ಸಂಗೀತ] ಗಮಕಗಳಲ್ಲಿ ಒಂದು ಪ್ರಕಾರ: 
“ಕಂಪಿತ-ತನ್ನ ಸ್ಥಾನದಲ್ಲೇ ಒಂದು ಸ್ವರ ಕೆಂಪಿಸುವುದು” (ಸಂಗೀಚಂ. 
೨೮). ೪. ಸ್ವರದೋಷಗಳಲ್ಲಿ ಒಂದು: ಕಂಪಿತ ಚಿಂತಿತ. .. ಕಾಲಹೀನ 
ವೆಂಬ ಹದಿನೈದು ಸ್ವರದೂಷಣಂಗಳಂ ತೊಜಕಿದು (ವಿವೇಕ. ೨೩೬). 
೫. ಗಾಯಕನ ದೋಷ: *ಕಂಪಿತ-ದೇಹ ನಡುಗಿಸುತ್ತಾ 
ಹಾಡುವವನು ? (ಸಂಗೀಚಂ. ೧೦೩). [ಸಂ.) ' 


ಕಂಪಿಲ್ಕ 


ಕಂಪಿಲ "ಕಂಸಿಲಿ' ನೋ. 

ಕಂಪಿಲ್ಕ (ನಾ). - ಕಂಪಿಲ್ಲ. [ಸಂ.] 

ಕಂಪಿಲಿ, ಕಂಪಿಲ (ನಾ). ೧. ಒಂದು ಊರಿನ ಹೆಸರು: ಕಂಪಿಲಿಗೆ 
ಇಪಡೆವೋದಲ್ಲಿ ಕೊಮಾಲರಾ ಮಗನ್ರಾಣ್ಣಪ್ಪನ್‌ ಕಾಳೆಗದೊಳ್ಳತ್ತಲ್ಲಿ 
(ಎಕ. ೫, ಮುಳಬಾ. ೨೫೫-೬; 750); ಕಂಪಿಲಿಯ ನೆಲೆವೀಡಿನೊಳ್‌ 
(ಎಇ. 1೪, ೨೧೩-೧೧; 1064). ಕೆ ೦ಪಿ ಲ್ಕ: ೨. ಕಂಪಿಲ ದೇಶದ 
ರಾಜನ ಹೆಸರು: ಚಂಗಾಪುರದಲು ಕಂಪಿಲರಾಯನ ಬಾಹತ್ತರ 
ವಿನೋಗಾಧಿಪತಿ ಪತಿ ಕಾರ್ಯ್ಯಧುರಂಧರ ಬಯಿಚವೆಗ್ಗಡೆ (ಎಇ. 2೮೦11, 
೨೮-೪ ; 1407). [2] 

ಕಂಪಿಲ್ಲ (ನಾ). ಒಂದು ಬಗೆಯ ಸಸ್ಯ: “ರಂಜಿಕಃ - ಕಂಪಿಲ್ಲ? (ಓಷಧಿ. 
೧೩೩) ; ಅದು ಜಂಬೂ ಜಂಭ ರಂಭಾಕುಳಕ ಬಕುಳ ಕಂಪಿಲ್ಲ ಸತ್ರಾರ್ಣ 
.. ೬ ಕಿಳಕಛೂರ್ಜಾದಿ ಭೂಜಾವಕೀರ್ಣಂ (ಅರ್ಧನೇ. ೩-೩೫). [ಸಂ.] 

ಕಂಪಿಸು, (ಕ್ರಿ). ಸುವಾಸನೆಯನ್ನು ಕೊಡು; ಪರಿಮಳಿಸು : ಹೊಸ 
ಯೆಳೆಯ ಕೋಮಳದೆ ನವ ಕಂಪಿಸುವ ನುಣ್ಬಿನ ತಣ್ಬಿನಾಮೋದಿಸುವ 
ಸೊಂಪಿನ ಬಿಲ್ವಪತ್ರೆಯನಾಗ ಕೊಯ್ತಂದು (ಬಸಪು. ೧೮-೩೦); 
ಸೊಂಪೆಸೆವ ಕೋಗಿಲೆಯ ಸರ ದೆಸೆ ಕಂಪಿಸುವ (ಪಾಠಾಂ. ತಂಪೆಸೆವ] 
ತಂಬೆಲರ ಹುಪ್ವಿನ ಜೊಂಪ (ಕುವ್ಕಾಅ. ೪-೩೭). [ಕಂಪು 4 -ಇಸ್ಯು) 

ಕಂಪಿಸ್ಕು (ಕ್ರಿ). ೧. ನಡುಗು; ಅದಿರು: ಬಜಸಿಡಿಲೆಯ್ತಂದು ಪೊಯ್ಯಲ್‌ 
ನೆಲಂ ಕಂಪಿಸುವಂತೆ (ಕಾದಂಪೂ. ೭೦೦); ಕರಮರಿದಪ್ಪ ಬಾಧೆಗಳಿ 
ನೋವೆನೆ ಕೂಗಿರೆ ಬೆರ್ಚಿ ಕಂಪಿಸುತ್ತಿರೆ (ಧರ್ಮಾಮೃ. ೯-೫೬) ; ಪೂರಾ 
ಯದ ವಿಘಾತಿಯಲರಸ ಕಳವಳಿಸಿದನು ಕಂಪಿಸುತ (ಕುವ್ಯಾಕ. ೧೧-೫೪); 
ಕಡಲಳ್ಳೆ ಹೊಯ್ವಂದದಿ ಕಂಪಿಸಿತು (ಮೋಹತ. ೨-೭). ೨. ನಡುಗಿಸು ; 
ಅಂಜಿಸು: ಬವರದಲಿ ರಘುನಾಥಸೇನಾನಿವಹವನು ಕಂಪಿಸುವೆನೇ 
ಕಾಂಗದಲಿ ವೈರಿಗಳ (ಕೌಶಿರಾ. ೨೦-೮). [ಕಂಪನ + -ಇಸ್ಕು) 

ಕಂಪು, ಗಂಪು (ನಾ). ೧. ಸುಗಂಧ; ವಾಸನೆ; ಪರಿಮಳ: *ನಜು 
ಸೊವಡು ಕಂಪು ನಾತಂ ನೆಜ? ಸೌಸವ ಕಮ್ಮಿತೆಂದು ಮಗಮಗಿಸಿದುದು ೫ 
(ಕವಿಕಂ. ೯೬); ಬೇಯದೆ ಕಾಯ್ದೋಡಿನ ಜೋಳದಂತಲರ್ದೊಡಾ 
ಕಂಪುಂ ಮನಸ್ತಾಪಮುಂ (ಕಾವ್ಯಸಾ. ೫೮೮ ಶೂದ್ರಕ) ; ಪೊದಟ್ಟ ಪೊಸ 
ಸೈದಿಲ ಕಂಪನೆ ಬಿ «ಜರಿ ಕಾಯ್ತ ಕೆಂಗೊಲೆಯೊಳೆ ಜೋಲ್ವ ಶಾಳಿ 
(ಪಂಪಭಾ. ೧-೫೨) ; ಕಂಪಿಲ್ಲದ ತುಪ್ಪಮುಂ ಪೆಂಪಿಲ್ಲದ ಪ್ರಭುತ್ವಮುಂ 
(ಧರ್ಮಾಮೃ. ೧೧೭೬೫); ಚಂದನವ ಕಡಿದು ಕೊಜ್‌ದು ತೇದಡೆ ನೊಂದೆ 


ನೆಂದು ಕಂಪ ಬಿಟ್ಟಿತ್ತೆ (ಮಹಾದೇ. ಕ. ೪೯-೧೨೭). ೨. ಅಸಹ್ಯಕರ 


ವಾದ ವಾಸನೆ; ದುರ್ನಾತ: ಕನಲ್ವ ಕೆಂಡದ ಮೇಲೆ ಪಟಕಯ ಬೇವಿನೆಣ್ಣೆ 
ಯೊಳ್‌ ತೊಯ್ಲಿಕ್ಳಿದ ಬೆಳ್ಳುಳ್ಳಿಯ ಕಂಪಿನಂತೆ (ಪಂಸಭಾ. ೧೩-೭೧ ವ). 
ಗಂಪು: ೧. ಗಂಪಿನ ಸಂಪಿಗೆಯ ವನದ ತಂಪಿನ ನೆಲದೊಳ್‌ (ಸುಸಾರ. 
೧೩೧-೬). 

[ದೇ. ॥ ಶಮಿ, ಕಮಕಮನೆನಲ್‌ ; ತುಳು. ಕಮ್ಮೆನ, ಕಮ್ಮನ; 
ತೆಲು. ಕಂಪು; ಕೋಲಾ. ಕಮ್‌, ಕಂಪ್‌; ನಾಯ್ಕಿ, ಕಪ್‌; 
ಕುರುಖ್‌. ಗಮಕ್‌] 

ಕಂಪುಗಾರ್ಶಿ (ನಾ). ಸುಗಂಧವುಳ್ಳವಳು; ಪರಿಮಳವನ್ನು ಬೀರು 
ವವಳು: ಕೊಡುವೊಂದು ವಸ್ತುವಂ ನಾನಾಪ್ರಕಾರದಿಂ ನುಡಿದು 
ಮಾಜುವ ಕ ೦ಪುಗಾರ್ತಿಯರು ತಾವೆ ತಮ್ಮೊಡಲೊಳಿರ್ಪನೃತಮಂ 
ಕನ್ನಡಿಸು ವಂತೆಸೆದರ್‌ (ಡೆಬಪು. ೧೦-೬); ಇಂಪುಗಾರ್ತಿಯರಂದೆ 
ಗಾರ್ತಿಯರಾಣ್ಮೆಗೆ ಕಂಪುಗಾರ್ತಿಯರ್‌ ಜಾಣೆಯರ ಮನದಾಣ್ಮೆಗೆ , .. 


೧೬೨೬೨ 


3 


so| 


ಸಂಪಿಗೆಯ ಹೂವ ಮುಡಿಸಿದರು (ಕವಿಚ. 711, ೧೮೨ ಲಕ್ಷ್ಮೀದೇವಿಗೆ ಹೂ | 48 


ಮುಡಿಸುವ ಹಾಡುಗಳು).  [ಕಂಪುಗಾಅ + -ತಿ, (ಆ -ಇತ್ತಿ)] 


ಕಂಪುವಡೆ 


ಕಂಪುಗಾಳಿ (ನಾ). ಸುವಾಸನೆಯು ಕ್ತವಾದ ಗಾಳಿ: ತೆನೆಯ 
ಕಂಪುಗಾಳಿ ಬೀಸಿಬರುವುದು (ಕೊಳಲು. ೮೫). 
[ಕಂಪು + ಗಾಳಿ] | 
ಕಂಪುಗಾಅ (ನಾ). ೧. ಪರಿಮಳವನ್ನು ಬೀರುವವನು. ೨. ಸುವಾ 
ಸನೆಯ ವಸ್ತುಗಳ ನ್ನು ತಯಾರಿಸುವವನು : ಸೊಂಫುಗಾಟಂ, 
ಕಂಪುಗಾಜಂ (ಭಾನಾಧೂ. ೧೮೬ ಉದಾ). 
[ಕಂಪು -ಗಾಆ (೮ -ಕಾಅ)] 
ಕಂಪುಗು (ಕ್ರಿ). ಪರಿಮಳವನ್ನು ಸೂಸು; ಸುಗಂಥವನ್ನು ಬೀರು: 
ಸಂಪಗೆ ಕರಂ ಮಿಗೆ ಕಂಪುಗೆ ನಂದನಂಗಳೊೊಳ್‌ (ನೇಮಿಪು. ೧೩-೧೭); 
ನೆಗಳ್ಹ ಪೊಂಬಾಳೆಗಳ ಚವರದಿಂ ಪೂತು ಕಂಪುಗುವ ವೃಕ್ಷಾವಳಿಯ 
ಗುಡಿಯಿಂ (ಪದ್ಮರಾ. ೮-೨೩). [ಕಂಪು ಉಗ್ಗು] 
ಕಂಪುಗೊಳ್‌ (ಕ). ವಾಸನೆಯನ್ನು ಹೀರು; ಮೂಸಿನೋಡು: 
ಕಂಪುಗೊಳಲ್ಕುಸಿರ್ದುಸಿರಿನಿಸಂ ಪೊಜಮಟ್ಟಿ ಸಲ ತುದಿಯನೆಯ್ದಲೊಡಂ 
(ಆದಿಪು. ೧೧-೧೧೫) ; ವಿಷ ವಿಷಮ ಕನಶ್ಚಿಂಜಲ್ಯಮನುತ್ಬಲವೊಂದಂ 
ಜನಪತಿ ಕಂಪುಗೊಂಡು ತೂಂಕಂಗೊಂಡಂ (ಶಾಂತಿಪು. ೬-೯೨); ಗರುಕೆ 
ಯನ್ನು ಕಂಪುಗೊಂಡ ಕುರಿಮರಿಯಂತೆ ಬಿಜಯಮಾಡುತ್ತಿದ್ದಾಳೆ! 
(ಬೆಟ್ಟ ಅ..೧೦-೧೦). [ಕಂಪು ಕೊಳ್‌] 
ಕಂಪುಗೋಲ್‌ (ನಾ). ಸುಗಂಧದ ಬಾಣ; ಹೊವಿನ ಬಾಣ. 
"ಕಂಪುಗೋಲ' ಪರಾ. [ಕಂಪು + ಕೋಲ್ಡ್‌) 
ಕಂಪುಗೋಲ (ನಾ). ಹೂವಿನ ಬಾಣವುಳ್ಳವನು; ಮನ್ಮಥ. 
"ಕಂಪುಗೋಲಾರಿ' ಪರಾ. [ಕಂಪುಗೋಲ್‌ + -ಆ,] 
ಕಂಪುಗೋಲಾರಿ (ನಾ). ಮನ್ಮಥನ ಶತ್ರು; ಶಿವ: ಪುಸ್ತಕದೊಳಗೆ 
ದಂಪತಿಗಳನಿಟ್ಟು ಕಂಪುಗೋಲಾರಿ ಜಗಂ ಪೊರೆಯೇಜಕಿ ನೋಡುತಿರೆ 
ಮುಂಪೋದೆ ಕೈಲಾಸಕಂ (ಭೈರವೇ. ೫-೧೪೩). 
[ಕಂಪುಗೋಲ + ಅರ್ಮಿ] 
ಕಂಪುಣ್‌ (ಕ್ರಿ). ಸುಗಂಧವನ್ನುಉಣ್ಣು ; ಪರಿಮಳವನ್ನು ಸೇವಿಸು: 
ಕಂಪುಂಡು ಸೊಕ್ಟಿ ಸಲೆ ಬೀಟ್ವಿ ಮತ್ತಾಳಿಯಿಂ (ಉದ್ಭಟ. ೩-೮೯). 
[ಕಂಪು + ಉಣ್‌] 
ಕಂಪುಣಿ (ನಾ). ಕಂಪನ್ನು ಉಣ್ಣುವ ಜೀವಿ; ದುಂಬಿ: ಕಂಪ 
ನುಣ್ಣುದು ಶೀಲಮಿದರ್ಕೆ ಕಂಪುಣಿ (ಶಬ್ದಾನು. ೫೪೬ ಪ್ರಯೋ) ; ಗೆಡಣಂ 
ಗೊಂಡರೆಯಟ್ಟು ತಿರ್ಪ ಕಂಪ್ರಣಿಗಳೊಳೆಂ (ಮರಾಡ. ೨೩-೪೮ ವ). 
| [ಕಂಪುಣ್‌ + -ಇ] 
ಕಂಪುಣುಬ (ನಾ). ಹೂವಿನ ಬಾಣವುಳ್ಳ ವನು; ಮನ್ಮಥ; ಕಾಮ: 
ಕೈಪಜಕೆ ಗುಟ್ಟ ಬಂದಾಡವೊಲ್ಲ ಮ್ಮ ನೋಡುತಿಹ ತಿರುವನೊಂದೇ ಜಾವ 
ದೊಳ್‌ ಕೆಡುವ ಕಂ[ಪಾಣಂ, ಕೆಂ]ಪುಣುಬನ ಬಲ್ಲಯ್ಮನವನೆಂದು 
ಕೊಂದೆ (ಚೀರಮ. ೧೧-೪೮). 

[ಕಂಪು + ಪುಣುಬು (ಆ ಪುಣುಂಬು) + -ಆ,] 
ಕಂಪುದೀವು (ಕ್ರಿ). ಸುಗಂಧ ತುಂಬಿಕೊಳ್ಳು : ತೊಂಗಲ್ಲೊಂಡಿರ್ದ 
ಕೆಂಪಾದೆಸುಗೆಯ ತಳಿರೆಂ ಕಂಪುದೀವಿರ್ದ ಪೂವಂ (ಕಬ್ಬಿಕಾ. ೮೮). 

[ಕಂಪು * ತೀವು) 
ಕಂಪುನೀರ್‌ (ನಾ). ಸುವಾಸನೆ ಬೆರೆತ ನೀರು; ಪನ್ನೀರು : ಬಿಜ್ಜಣಿಕೆ 
ಯಿಕ್ಕಿದೆಳ್‌, ಕಂಫುನೀರೆರೆಚಿದಳ್‌ ( ಶ್ರೀರಾಮಾ. ೩೨೨-೮೮). 
[ಕಂಪು ನೀರ್‌] 
ಕಂಫುವಡೆ (ಕ್ರಿ). ಪರಿಮಳವನ್ನು ಹೊಂದು: ಕಡುಗಂಪುವಡೆದುವಾ 
ಮೂಲಾಗ್ರಮಾ ಬನದ ನಡುವೆ ಪುಟ್ಟಿದ ಕಾಳ್ಮರಂಗಳೆಲ್ಲಂ (ಜೈಮಿಭಾ. 
೩-೩೬). [ಕಂಪು * ಪಡೈ) 


ಕೆಂಪುವಳಿ 


ಕಂಪುವಳೆ (ನಾ). ಸುಗಂಧದಲ್ಲಿ ವ್ಯವಹರಿಸುವುದು; ಗಂಧವಹ; 
ಗಾಳಿ: *ಕಂಪುವಳಂ, ಎರಲ್‌, ಮಿಗದೇರಂ, ಎಲರ, ಗಾಳಿ-ಈ ೫ 
ವಾಯುವ ಪೆಸರ್‌ ೫ (ಕಶಸಾ. ೪-೩೮); *ಕಂಪುವಳಂ ಮಿಗದೇರೆಂ 
ತಾಂ ಪರಿಕಿಸಲೆಲರು ಗಾಳಿ” (ಕಎಿಕಂ. ೩೮) ; ಇಂಸಿನ ಕಂಪಂ ಕಾಣ್ಯೆಯ 
ನಿತ್ತಾ ಕಂಪುವಳಂ ಮನ್ನಣೆವಡೆದು (ಹಮಾರ. ೪-೧೨ ರಗಳೆ). 
[ಕೆಂಪು + -ವಳ] 
ಕಂಪುನಿಡಿ (ಕ್ರಿ). ವಾಸನೆ ಹಿಡಿ; ವಾಸನೆಯಿಂದ ಗುರುತು ಹಿಡಿ: 
ಕಂಪುವಿಡಿದಿಂತು ಬರ್ಕುಂ ಬಿಡದೆ ಬೇಂಟಿನಾಯ್‌!. (ಅಶ್ವತ್ಥ್ಯಾ. ೧-೭). 
(ಕಂಪು + ಪಿಡ್ಮಿ) 
ಕಂಪುನೆಜಿ (ಕ್ರಿ). ಕಂಪನ್ನು ಹೊಂದು: ಸುಗಂಧಜಲದೊಳ್‌ 
ತೊಳೆಯೆ ಕಂಪುನೆತ್ತು ಪೊಳೆವ ಸಳುಕಿನ ಕಂಬಂಗಳೊಳಂ ... ಎಸೆ 
ವಾಸ್ಥಾನ ಮಂಟಪದೊಳ್‌ (ಕಾದಂಪೂ. ೭೯). [ಕಂಪು ಪೆಲು,] 
ಕಂಪುನೇಜು (ಕ್ರಿ). - ಕಂಪುವಡೆ: ಅವಿರಳ ಕುಸುಮಾವಳಿ ಕಂಪುವೇಜಕಿ 
ಸೊಗಯಿಪ ಕಿಜುಮಿಡಿಗಳೊಳೊಪ್ಪಿ ತೋಣಕ (ಪಂಪಭಾ. 9-೧೦). 
[ಕಂಪು * ಪೇಯ) 
ಕಂಪುವೊಲಲ್‌ (ನಾ). ಸುಗಂಧದ ಪಟ್ಟಣ; ಕಥೆಯಲ್ಲಿ ಬರುವ 
ಒಂದು ಊರಿನ ಹೆಸರು : ತುರಿಪದಿಂ ಬಂದು ಕಂಪುವೊಲಲಂ ಪೊಕ್ಕು 
(ಕಬ್ಬಿಕಾ. ೧೮೮). [ಕಂಪು + ಪೊಲಲ್‌] 
ಕಂಪೂ (ನಾ). (ಉಕ) ಸಂಘ; ಮಂಡಲಿ; ಟೋಳಿ: ನಮ್ಮ ಕಂಪೂದ 
ಮಂದಿಗೆಲ್ಲಾ ಹೇಳಿಬಿಡತೇನಿ. ನಿನಗ ಬಹಿಷ್ಕಾರ ಹಾಕೇಬಿಡತೇವಿ( ತಿಡುಗು. 
೩೯) ; ನಮ್ಮ ಕಂಪೂ ಕೂಡಿತು ಅಂದ್ರ ನಾ ಮತ್ತ ಆ ಮಾತು ತಗೀತೇನಿ 
(ಮಿಂಚಿಹು. ೯೦). 
[5-ಮರಾ. ಹಿಂ. ಕಂಪೂನಸೈನಿಕ ಪಾಳ್ಮೆ, ಶಿಬಿರೆ. / ಇಂ. 
camp] 
ಕಂಪೊರಕುಲ (ನಾ). ಒಂದು ವಂಶದ ಹೆಸರು: ಕಂಪೂರಕುಲನ್‌ 
ಮಾರಿಕೇಸಿ ಲಿಖಿತಂ (ಎಕ, 1೪, ಎಡತೊ. ೬೦-೮೧ ; 690). ([?) 
ಕಂಪೆ(ನಾ).(ತಲೆಯ ಮೇಲಿನ ಅಥವಾ ಹೆಗಲ ಮೇಲಿನ) ಮಡಕೆಯ 
ಹೊರೆ: ಕುಂಬಾರರ ಕಂಪೆಗೆ ಮಡಕೆ ೧ (ಸೌಇಇ. ೫೫, ೨೯೯-೧೧; 
12ನೆಯ ಶತ); ಕೆಂಪೆಗೆ ಮಡಿಕೆ ಒಂದು (ಮುಂಬರಾ. ೫, ೨೨೭-೬೫; 
1205), [2 
ಕಂಪೇಖು (ಕ್ರಿ). ಪರಿಮಳವನ್ನು ಹೊಂದು: ನವ್ಯಪ್ರಸೂನ 
ರೆಸೋದ್ಕ ತ್‌ ಪರಿರೆಂಭದಿಂದೆ ಪಿರಿದುಂ ಕಂಪೇಜಕ (ಕುಸುಮಾ. ೭-೮೫). 
[ಕಂಪು* ಎಲ್ಲು. (ಎ ಏಜತ್‌,)] 
ಕಂಪೊಗೆ (ಕ್ರಿ). ಪರಿಮಳವನ್ನು ಸೂಸು; ಸುಗಂಧವನ್ನು ಬೀರು: 
ತ್ಯಾಗವನ್ನು ಬಿತ್ತಿ ಬೆಳೆದಂಥ ಗೊಮ್ಮಟ ನಿಲವು ರಸಿಕತೆಯ ಕಂಪೊಗೆನ 
ಚೆಂಗುಲಾಬಿ (ನೆಲಮು. ೫೦). [ಕಂಪು ಒಗ್ಗೆ) 
ಕಂಪೊರೆ (ಕ್ರಿ). ಎ ಕಂಪೊಗೆ: ಕಣ್ಣೆರೆಯ ಕದಲಿಸಜಿ ನುಣ್ಬೊಗರ 
ತಿಮಿರಿದಳ್‌ ಕಣ್ಗಳೊಳ್ಬಂ ತುಂಬಿ ಕಂಪೊರೆಯುತಿಹಳು (ಕಾಲೂ ರ. 
೩೩-೩೧). [ಕಂಪು * ಒರ್ಕೆ (ಎ ಒಜಕ್ಕಿ)] 
ಕಂಪ್ರ (ಗು). ೧. ನಡುಗುವ. ೨. ಚಲಿಸುವ ; ಚಂಚಲವಾದ. [ಸೇ.] 
ಕಂಬ "ಕಂಭ? ನೋ. 
ಕಂಬ್ಮ (ನಾ). ಒಂದು ಜಾತಿ: ಬೇವಂದಿಯ ಕಂಬರು ಗಾಣವನು 
ಯವಲದವರು (ಸೌಇಇ. 120-1, ೩೬೧-೫ ;. 1840). [7] 
ಕಂಬ್ಕ (ನಾ). ಒಂದು ಜಾತಿಯ ಮರ: ಪುತ್ರಜೀವಿ, ಹೆಸ್ಸರೆ, ವುಬ್ಬಿನ, 
ಕಂಬದಮರೆ (ಮೈಔಗಿ. ೬೩-೧೨೮೫). [?) 
ಕಂಬಗಟ್ಟು "ಕಂಭಗಟ್ಟು? ನೋ. 


೧೩೨೩, 


13 


80 


ಕಂಬರಾಜಗೀಕೆ 


ಕಂಬಚ್ಚಿ "ಕಂಬಿಯಚ್ಚು' ನೋ. 
ಕಂಬ “ಕೆಂಬಿಯಚ್ಛ್ಚು' ನೋ. 
ಕಂಬಚ್ಚುಗಜ್ಜ (ನಾ). ಕಂಬಚ್ಚಿನ ಕೆಲಸ; ಕಂಬಚ್ಚಿ ನಲ್ಲಿ ಸರಿಗೆ 
ಯನ್ನು ಎಳೆಯುವ ಕೆಲಸ: ಬಿರುವಾತು ಬಗೆಯನಿರ್ಕುಳಿಗೊಂಡು 
ಕ ಣ್ಮುಚ್ಚಿ ಕಂಬಚ್ಚು ಗಜ್ಜದಿಂ ನಿಡುಸುಯ್ಲ ನೀಳ್ವ್ದಿಳೆದು ಮೆಯ್ವಣ್ಣ 
ಗೆಡಿಸಿತ್ತು (ಸಂಸಪ. ೨೪-೬). 
[ಕಂಬಚ್ಚು (ಆ ಕಂಬಿಯಚ್ಚು) * ಕಜ್ಜ] 
ಕಂಬನಿ "ಕಣ್ಬನಿ' ನೋ. 
ಕಂಬನಿಗೇಲ್‌ (ಕ್ರಿ). ಕಣ್ಣೀರನ್ನು ಸುರಿಸು: ಪುತ್ರನ ಸಲಹಲೊ 
ಬೇಡವೊ ಹೇಳಿಂದತ್ತಳು ಕಂಬನಿಗಜಕಿದು (ಮೋಹತ. ೧೧-೫೨) ; ಅಲ್ಲಿರ್ದ 
ಪಕ್ಷಿಮೃಗಜಂತುಗಳ್‌ ಧರಣಿಸುತೆಯಂ ಬಳಸಿ ನಿಂದು ಮೈಯುಡುಗಿ 
ಜೋಲ್ಡಿರದೆ ಕಂಬನಿಗಜಕಿದು ನಿಜವೈ ರಮ ೦ ಮಣಜಕಿದು (ಜೈಮಿಭಾ. 
೧೯-೩೨). [ಕಂಬನಿ (ಆ ಕಣ್ಬನಿ) + ಕಟ್‌] 
ಕಂಬನಿಗಿಡಿ (ನಾ). ಕಣ್ಣೀರಿನ ಕಿಡಿ, ಬೆಂಕಿ: ಕಣ್ಣಳಿಂದುಗುತರ್ಪ 
ಕೆಂಬನಿಗಿಡಿಗಳಿಂದುರುಪುವಂತವನಂ ನೀಡುಂ ನೋಡುತ್ತ (ಕಾದಂ ಉ. 
೫೭೨). [ಕಂಬನಿ (< ಕಣ್ಬನಿ) + ಕಡಿ] 
ಕಂಬನಿದುಂಬು (ಕ್ರಿ). ಕಣ್ಣೀರು ತುಂಬು; ಕಣ್ಣೀರು ಉಸ್ಕಿಬರು: 
ಕಂಗೆಟ್ಟಿ ವೈಯೆಲೆ ಕಂದೆ ಹಾಯೆಂದೊಟ್ಟ ವೊಜಲಿದಳಬಲೆ ಕಂಬನಿದುಂಬೆ 
[ಪಾಠಾಂ. ದುಳುಕೆ] ಪೌರಜನ (ತೊರರಾ. ೨-೩-೫೭) ; ಪರೆಮಸುಖವಿಹ 
ಸತಿಗೆ ವಿಧಿಯಿದು. ಹರಹರಾಯೆನುತರಸ ಕಂಬನಿದುಂಬಿದನು ಮಜುಗಿ 
(ನಳಡ. ೫-೧೫) ; ಮುಗಿ ಕಂ ಬನಿದುಂಬಿ ಮಾಡಿದ ವಿಘಾತಿಯಂ 
ಮಣಕಿದು ಸುತನಂ ಕೂಡಿಕೊಂಡು (ಜೈಮಿಭಾ. ೩೨-೫೬). 
[ಕಂಬನಿ (ಆ ಕಣ್ಬನಿ) * ತುಂಬ್ಕು) 
ಕಂಬನಿದುಳುಕು (ಕ್ರಿ). - ಕಂಬನಿದುಂಬು : ಕಂದ ಬಾಯೆಂದು ಸೆಳೆದು 
ಬಿಗಿಯಬ್ಪಿದನು-ಕೆಂಬನಿದುಳುಕಿದನು (ಕುವ್ಕಾ ಆ. ೮-೬೧) ; ಕಂಬನಿ 
ದುಳುಕುತಮರರೆ ಚಕ್ರಿ ಸರಿದನು ತನ್ನ ಪಟ್ಟಿಕೆ (ತೊರರಾ. ೪-೪-೭೦). 
[ಕಂಬನಿ (ನ ಕಣ್ಬನಿ) + ತುಳುಕ್ಕು (ಆ ತುಳುಂಕ್ಕು)] 
ಕಂಬನಿದುಲುಗು (ಕ್ರಿ). ಎ ಕಂಬನಿದುಂಬು : ಕೊರಳ ಸೆರೆ ಹಿಗ್ಗಿದವು 
ಕಂಬನಿದೆಜುಗಿದವು (ಕುವ್ಯಾದ್ರೋ. ೮-೭). 
[ಕಂಬನಿ (ಆ ಕಣ್ಬನಿ) * ತುಜುಗು (೮ ತುಜುಂಕು)] 
ಕಂಬನಿದೊಡೆ (ಕ್ರಿ). ಕಣ್ಣೀರನ್ನು ಒರಸು: ಕಂಬನಿದೊಡೆದು 
ಕಾಂತೆ£ತಿ]ಯ ತಾಳೆ ಮುಖಚಂದ್ರಬಿಂಬವ ಚುಬುಳಕಾಗ್ರವಿಡಿದು 
(ಮೊ ಹತ. ೩೩-೪೯); ಮಗಳಿಂದ ಮಾತಿಗೆ ಕರಗಿ ಕಂಬನಿಡೊಡೆದು 
[ಪಾಠಾಂ. ಯುಗಲು] (ನಳ ಚ. ೮-೪); ಬಿಗಿಯಪ್ಪಿ ಕಂಬನಿದೊಡೆದು 
* ಲಾಲಿಸಿದಂ ಕುಳಿಂದಕಂ (ಜೈ ಮಿಭಾ. ೨೮-೫೫). 
[ಕಂಬನಿ (ಆ ಕಣ್ಬನಿ) + ತೊಡ] 
ಕಂಬನಿಯೊಕೆ (ಕ್ರಿ). ಕಣ್ಣೀರನ್ನು ಸುರಿಸು: (ಅಸಹಾಯೆಯಾಗಿ, 
ಎದ್ದು, ಕಣ್ಮೀರವನನ್ನೇ ಈಕ್ಷಿಸುತ್ತಿದ್ದು, ಕಂಬನಿಯೊರತು ಅವನತ 
ವಕ್ರೈಯಾಗುವಳು) ( ಬೆಟ್ಟಅ. ೨೬-೨೪). 
[ಕಂಬನಿ (ಆ. ಕಣ್ಣನಿ) ೬ ಒರ್ಕೆ (ಆ ಒಣ್ಕಿ)) 
ಕಂಬಪೂಜೆ "ಕಂಭಪೂಜೆ' ನೋ. 
ಕಂಬಯ್ಯ (ನಾ). ಒಬ್ಬಾತನ ಹೆಸರು : ಮಹಾರಾಜರಾ ಮಗನ್ನಿರ್‌ 
ರಣಾವಳೋಕ ಶ್ರೀ ಕಮ.ಯ್ಯನ್‌ ಪೃಥುವೀರಾಜ್ಮಂಗೆಯೆ (ಎಕ. 11, 
೩೫-೩.; 800) ; ಕಂಬಯ್ಯಂ ಪೆರ್ಗ್ಗೆಡೆಯಾಗೆ. .. ಕೆಜಕಿಯಂಮ್ಮಾಡಿಸಿ 
(ಎಕ. ೪111, ಸಾಗರ. ೧೦೦-೫ ; 986). [ಕಂಬ್ಯ- ಆಯ್ಕ) 


ಕಂಬರಾಜಗೀರೆ "ಕಂಭರಾಜಗೀರೆ' ನೋ. 


ಸೆಂಬರ್ತಿ 


ಕಂಬರ್ತಿ (ನಾ). ನಷ್ಟವನ್ನು ತುಂಬಿ ಕೊಡುವಿಕೆ (8). 
[ಕಮ್‌ * ಬರ್ತಿ (೮ ಭರ್ತಿ). 0 ಅರ. ಪಾರೆ. ಹಿಂ. ಮರಾ. 

ಹೆಮ್‌ ಎ ಸ್ವಲ್ಪ, ಕಡಮೆ] 

ಕಂಬಲ, ಕಂಬಳ್ಳ (ನಾ). ೧. ಕಂಬಳಿ ; ಜಾಡಿ: ಕರ್ಪುರಚ್ಛ ವಿದೇಹ 
ಕುರ್ಪಸಂ ಕಂಬಲದಿ ಸರ್ಪನ ಶಿರೊ «ವೇ ಷ್ಟಿ (ಲಿಂಗಪು. ೧೫-೩೨). 
೨. ದನಗಳ ಗಂಗೆದೊಗಲು. ೩. ಒಂದು ಜಾತಿಯ ಜಿಂಕೆ. 
೪. ಉಣ್ಣೆಯ ಉತ್ತರೀಯ; ಶಲ್ಯ. ೫. ಗೋಡೆ. ೬. ಒಂದು ಬಗೆಯ 
ಚಿಕ್ಕ ಹುಳು. ೩. ಸರ್ಪರಾಜನ ಹೆಸರು. ೮. ಆನೆಯ ಹೊದಿಕೆ. 
೯. ನೀರು. ಕಂಬಳ್ಳೆ : ೧. “ಅನಿಕ$... ಕಂಬಳ - ಈ ಸ ಕಂಬಳಿ” 
(ಹಲಾಯು. ೯೦-೩೯೭); ವರಚಿತ್ರ ಕಂಬಳದ. ಗದ್ದುಗೆಯೊಳಂ ತೈಲ 
ವೆರೆಸಿದಭ್ಕಂಗನಸ್ನಾನವಂ ಮಾಡಿಸಿಯೆ (ಲಶಿಚಿಂ. ೪೪-೩) ; ಜರೆತಾರದಿಂ 
ಕೆರೆಯ ಕಟ್ಟರ್ದ ಪೊಸ ಕರಿಯ ಕಂಬಳವ ಪೊದ್ದು (ಚೊೋೋರಬ. 
೪-೭). ೨. ಜಲಮಂ ಕುಡಿದಾಡುವ ಸಂಚಲಗಳ ಕೆಂಬಳದ ಸೆಳೆಯ 
ಕೊಂಬಿನ ಬಲ್ಲೆ ಚ್ಚಲದ ಪಲತೆಅದ ಬಣ್ಣದ ಎಳದು] ಗಳ ಬಳಗ 
ಮೆಸೆದುದಾ ಪೊಳೆಮಳಲೊಳ್‌ (ಕವಿಡ. 111, ೨೦೯ ಸರಸ್ವತೀಪ್ರಬಂಧ). 
೧೦. ಎತ್ತಿನ ಬಂಡಿ: *ಗಂತ್ರಿಯೆಂದೆನಲ್‌ ಕಂಬಳಂ? (ಮ 9 ಗ ರಾ. 
೮೪-೨೩). ೧೧, ಶಿವನು ಕರ್ಣಕುಂಡಲವಾಗಿ ಧರಿಸಿರುವ ಸರ್ಪ 
ಗಳಲ್ಲೊಂದು : ಕರ್ಣ ಧೃತ ಕಂಬಳಾಶ್ವತರ ಸರಸ ಸಂಗೀತಾಕರ್ಣನ 
ಕೌತುಕಾಂತರಂಗ (ರಾಜಶೇ. ೧೩-೫೪ ವ). ? ಕಂಬಳ ಮತ್ತು ಅಶ್ವತರ 
ಎಂಬಿವೆರಡು ಸರ್ಪಗಳು ಶಿವನ ಕರ್ಣಾಭರಣವಾಗಿದ್ದು ಸಾಮ 
ಗಾನ ಮಾಡುತ್ತಿರುತ್ತವೆ. [ಸಂ.] 

ಕಂಬಲವಾಹ್ಯ (ನಾ). ಶಂಬಳಿ ಹೊದಿಸಿದ ಎತ್ತಿನ ಬಂಡಿ; ಕಂಬಳಿ 
ಹೊದಿಸಿರುವ ಸವಾರಿಯ ಬಂಡಿ. [ಕಂಬಲ * ವಾಹ್ಯ) 

ಕಂಬಲಾಸನ, ಕಂಬಳಾಸನ (ನಾ). ೧. ಕಂಬಳಿ ಹಾಸಿದ ಪೀಠ (ಕಿ). 
ಕಂಬಳಾಸೆನ: ೨. ಜಿಂಕೆಯ ಚರ್ಮ ಹಾಸಿದ ಪೀಠ: ಕಂಬಳಾಸನ 
ಸರ್ವಸುಖಕರ ತುಂಬು ವ್ಯಾಘ್ರಾಸನದಿ ಮೋಕ್ಷವು (ಗಗ ತಾ. ೪-೨೪); 
ಅವನೆದುರಿಗೆ ಕಂಬಳಾಸ ನದಲ್ಲಿ ದುರ್ಗಾದಾಸನು ಕುಳಿತಿದ್ದಾನೆ 
(ಕೋಹಿನೂ. ೯೭). [ಕೆಂಬಲ + ಆಸನ] 

ಕೆಂಬಲಿ (ನಾ). ೧. ಕೆಂಬಳಿಯಿಂದ ಹೊದಿಸಿದುದು, ಮುಚ್ಚಿ 
ದುದು. ೨. ಎತ್ತು. [ಆ ಸಂ. ಕೆಂಬಲಿನ್‌] 

ಕಂಬಲಿನಾಹ್ಯಕ (ನಾ). - ಕಂಬಲವಾಹ್ಯ. [ಕಂಬಲಿ * ವಾಹ್ಯಕ] 

ಕಂಬವಲಿ "ಕಂಭವಲಿ' ನೋ. 

ಕಂಬಶಾಸ್ತ್ರ (ನಾ). (ಬೆಸ್ತರಲ್ಲಿ) ಮದುಮಕ್ಕಳು ಗೊತ್ತಾದ ಕಂಬಗಳ 
ಪೂಜೆ ಮಾಡಿ, ಅವುಗಳೆದುರಿಗೆ ಅನ್ನದ ನೈವೇದ್ಯವನ್ನು ಇಡುವ 
ಸಂಪ್ರದಾಯ (ಎಸನ್ಮೆ. 1೪, ೬). [ಕಂಬ (ಆ ಕಂಭ) + ಶಾಸ್ತ್ರ) 

ಕಂಬಳ್ಳ (ನಾ). ಹೊಲ; ಗದ್ದೆ (?) : ತಾಯೂರ ಪಜಕಿಕೆಆಕಿ ಬಸವಯ್ಯ 
ತನ್ನ ಪರ ಏರಿಯ ಜೋಳದ ಕೆಯ್ಯ ಸಜಕಿ ಕಮ್ಟಳದೆಡಳೆಯ್ಯಿಸಿ ಮಾರ 
ಗವುಣ್ಣ ಸನ್ತಿಗವುಣ್ಣಗಂ (ಎಕ. 111, ನಂಜನ. ೯೭-೬; 898); ಎಟ್ಟಿ 
ದಿಮ್ಚರ್ಗ್ಗೆ ಎಳಚಾಗಪಳ್ಳಿ ಯ ಮಾರಯ್ಯ ತಪೆಟಕಿಕೆಆಕ ಬಸವಯ್ಯ ಕೆಮ್ಪಳ 
ದೊಳೆ ಮೆಚ್ಚಿ ಕೊಟ್ಟ (ಎಕ. 111, ನಂಜನ. ೯೮-೪ ; 898) ; ಪಾರ್ಶ್ವನಾಥ 
ಸ್ವಾಮಿಯ ಅಮೃತೆಪಡಿಗೆ ಮಲ್ಲಿಲದ ಕೆಂಬಳದಲ್ಲಿ ಅಕ್ಕಿ ಮುಡಿ ೩೦ 
(ಇಆ. ೪, ೪೨-೩ ; 1587). [?. / ತಮಿ. ಕಮ್ಪಲೈ ; ತುಳು. ಕಂಬಳೊ) 

ಕಂಬಳ್ಳೆ (ನಾ). ಒಂದು ವಾದ್ಯವಿಶೇಷ : ಕರಿಕಾಲ ಚೋಳಾನ್ವಯ 
`ಪವಿತ್ರ ಕಂಬಳ ಘೋಷಣ ಮಣ್ಣಳಿಕ ಭೂಸಣಂ ರಾಜಮಾ ನ್ಥಾತಂ 
(ಸೌಇಇ. 1-1, ೧1೫೨-೮; 1082). “ಕೆಂಬಳಪಲ್‌್‌? ಪರಾ. 

(ದೇ. ॥ ತಮಿ. ಕಮ್ಬಲಿ= ಒಂದು ಬಗೆಯ ಹರೆ, ನಗಾರಿ] 


೧೩೫೪ 


8 


0 


30 


ಕೆಂಬಳಾಸನ 


ಕಂಬಳ್ಳೆ (ನಾ). ದಿನಗೂಲಿ; ಒಂದು ದಿನದ ಕೆಲಸಕ್ಕಾಗಿ ಕೊಡುವ 
ಕೂಲಿ: ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತೃಲೋಕಕ್ಕೆ 
ಬಂದು ಮಾನವಜನ್ಮವ ಕಂಡೆ (ಘನವ. ೧೪) ; ಮುಂದಕ್ಕೆ ಕೂಲಿ ಕಂಬಳ 
ಸೇನಕಾವೃತ್ತಿ ಯಿಂದಾದೊಡಂ ಪರದುಗೆಯ್ವುದಕೆ ಮೌಲ್ಯಮಂ ಹಡೆಯ 
ದೊಡೆ ಕಾರ್ಯಮಹುದೇ (ಸಮ್ಯಳೌ. ೧೧-೮). [?) 
ಕಂಬಳ್ಳೆ, ಕಂಬುಳ (ನಾ). ೧. ಕೆಸರಗದ್ದೆಯಲ್ಲಿ ಕೋಣಗಳನ್ನು 
ಓಡಿಸುವ ಸ್ಪರ್ಧೆ: ಕಂಬಳ ಎಂದರೆ ಕೋಣಗಳನ್ನು ಓಡಿಸುವ ಸ್ಪರ್ಧೆ. 
ಅಡು ನಡೆಯುವುದು ನೀರಿರುವ ಗದ್ದೆಗಳಲ್ಲಿ (ಕಪಪು. ೫-೨೬) ; ಶುಂಠಿ 
ಕೊಪ್ಪದ ಸುಗ್ಗಿ ಗದ್ದೆಯ ಕಂಬಳ ಎಂದರೆ ಭಾರೀ ಮನರಂಜನೆಯ ಕಂಬಳ 
(ದೇವಹೆಂ. ೧೧೦); ನಾಯಿಯ ತರಲೇಕೆ ಕೋಳಿಯ ಅಂಕಕೆ ಮೇಕೆ 
ತಾಸೇಕೆ ಕಂಬಳಳೆ (ಇಂಚಾಪ. ೨೦೦-೯೦). ೨. ಒ ಕ್ಸ ಲುತನದ 
ಆರಂಭದ ಉತ್ಸವ : ಉಳುವ ಆರಂಭದಲ್ಲಿ ಕಂಬಳ ಎಂಬ ಹಬ್ಬವಿದೆ 
(ಜಾನಗೀ. ೬೫); ಆ ದಿನ ನೆಲ್ಲುಹಳ್ಳಿಯ ಪೆದ್ದೇಗೌಡರ ಮನೆಯಲ್ಲಿ 
ಕಂಬಳವಾಗಿತ್ತು (ಕಾನೂರು. ೫೬೫). ಕಂಬುಳೆ : ೧. ವರ್ಷವರ್ಷವೂ 
ಬರುವ ಅನಿಲಜೆ ಬೈಲಿನ ಕಂಬುಳದ ಉತ್ಸವವು ಸಮಾಪಿಸಿತು (ಕೋಡೆ. 
೮); “ಪಂತಕ್ಕಾಗಿ ಕೋಣಗಳನ್ನು ಓಡಿಸುವುದಕ್ಕೆ ಪ್ರತ್ಯೇಕವಾಗಿ 
ಏರ್ಪಡಿಸಿದ ಹೊಲ” (ಕೋಟಚೆ. ಕೋಶ). [2] 
ಕಂಬಳ್ಳೆ "ಕಂಬಲ? ನೋ. 
ಕಂಬಳೆಗದ್ದೆ (ನಾ). ಒಂದು ಬಗೆಯ ದೊಡ್ಡಗಡ್ದೆ; ಸೇವೆಗಾಗಿ 
ಕೊಟ್ಟ ಗಡ್ಡಿ; ದಿನಗೂಲಿಗಾಗಿ ಬಿಟ್ಟ ಗದ್ದೆ (7): ಅವರಿಗೆ ಬಿಟ್ಟ 
ಬಾಳು ಕಂಬಳಗದ್ದೆ ಕುಸಿಯ ತರದ ಗದೆಗಳು ೫ (ಸೌ ಇಇ, 32-॥| 
೪೭೦-೪೬ ; 1482) ; ಹಣವಿನ ಬಡಿಯನು ಯಂನ್ಮ ಕಂಬಳೆಗದೆ£ದ್ದೆ3 
ಯಿಂದ ನಡಸಿ ಬಾಹೆನು (ಮೈಆರಿ. ೧೯೪೩, ೫೪-೩೬ ; 1679); ಶ್ಶಾನೆ 
ಮೂಡವತ್ತು ಬಲಗೈ ಕಂಬಳೆಗದ್ದೆ (ಎಕ. 111, ತಿರುಮ. ೬೩-೫೦೯; 1748). 
[ಕಂಬಳ ?*- ಗದ್ದೆ (ಆ ಗಸಿ)] 
ಕಂಬಳೆಗಾರ (ನಾ). ಕೂಲಿಕಾರ; ಕೂಲಿ ಮಾಡುವವನು: ಜೀತ 
`ಗಾರರು ಕಂಬಳಗಾರೆರ ಸುಂಕವೊಳವಾ ಎ ಸುಜ್ಯಕ್ಕೆ ಸಲುವ ಆ ಸಕಲ 
ಪೈರು (ಎಕ. 111, ಶ್ರೀರಂಗ. ೧೦೦-೧೬೬; 1724). 
[ಕಂಬಳ್ಳ + -ಗಾರ (ಆ -ಕಾಜ)] 
ಕಂಬಳೆಶೀರ್ಥ (ನಾ). ಒಂದು ಕ್ಷೇತ್ರದ ಹೆಸರು: ಕುಜವಡವಂ 
ಪೊದೆ ಸರುಮಾದೊರಲ್ಲಿಂದಿತ್ತ ಕಂಬಳ [ಪಾಠಾಂ. ಳ್ಳಿ ಲ) ತೀರ್ಥಮೆಂ 
ಬುದಾದುದು (ವಡ್ಡಾರಾ. ೯2೧೯). 
[ಕಂಬಳ (ವ ಕಂಬಲ) *- ತೀರ್ಥ] 
ಕಂಬಳೆದಾನವರ್ಮ (ನಾ). ಒಬ್ಬಾತನ ಹೆಸರು: ಮಣ್ಣಿಕಲ್ಲ ಕಮ್ಬಳ 
ದಾನನರ್ಮ್ಮೆ[ರ್ಮ3 ಕಡಸಂ ಪೆರ್ಭುಲಿ ಕೊಣ್ಣೊಡೆ ಆ ಪುಲಿಯ ಕೊಲ್ವೆ 
ನೆನ್ಹು ಪ್ರತಿಜ್ಞೆ ಕಡಿದು ಜಾಮದಿನ್ಹೊಳಗೆ ಕೊನ್ನಂ (ಎಕ. ೫, ಮುಳಬಾ. 


೧೬೨-೨ ; 950). (ಕಂಬಳ ? + ದಾನವರ್ಮ] 


.| ಕಂಬಳೆಪಣಕ (ನಾ). ಒಂದು ವಾದ್ಯವಿಶೇಷ: ಕಾ [ಸ್ಕಪ]ಕುಳಪವಿತ್ರ 


40 


43 


ಸುಜನಯ್ಯ[ ಮಿತ್ರಂ] ಕಂಬಳಪಣಕಿ ಘೋಷಣಂ ಮಣ್ಣಳಿಕ ಭೂಷಣಂ 
(un. Ix-i, ೧೪೬-೧೬; 1079). "ಕಂಬಳ್ಳ' ಪರಾ. 
[ಕಂಬಳ್ಳ + ಪಜಕ್ಕಿ) 

ಕಂಬಳೆನಂತ (ನಾ). ಹೊಲ, ಗದ್ದೆಗಳನ್ನು ಉಳ್ಳವನು: ಸಂಬಳ 
ವಂತರಾಗಿ, "ಕಂಬಳವಗನ ' ರಾಗಲು ಬಯಸಿ, ಸ್ವದೇಶದಲ್ಲಿಯೇ ಸಿದ್ಧ 
ಸರೆಕುಗಳಿಗೆ ಪೇಟಿಯನ್ನು ಒದಗಿಸುವರು (ಮಾವಾದ. ೧೪೫). 

[ಕಂಬಳ್ಳ + -ವಂತ] 
ಕಂಬಳಾಸನ "ಕಂಬಲಾಸನ' ನೋ. 


"01-2-2 


ಕಂಬಳಿ 


ಕಂಬಳಿ, ಕಂಬಟಃ (ನಾ). - ಕಂಬಲ ೧: *ಕಂಬಲಂ ಕಂಬಳಿಯೆ ” 
(ಕವಿಕಂ. ೨೬೧) ; ಕಂಬಳಿಯಲ್ಲಿ ಕಣಕವ ನಾದಿದಂತೆ ಕಾಣಿರೇ ಎನ್ನ 
ಮನ (ಬಸವ, ೨೬೦); ಹೆಗಲ ಕಂಬಳಿ ಕೈಯ ಕಲ್ಲಿಯೋಗರದಿಂದೆ 
» .. ಪರಿತಂದು (ಬಸರ. ೯-೯೫); ಕಂಬಳಿ ದಟ್ಟಿ ಬೂರವಡನೆಂಬಿವು 
ಕಾವುನೆ ಶೀತಕಾಲನುಂ (ಸೂಕ್ತಿಸು. ೧೦-೨೬೧) ; ಕಂಬಳಿಯ ಹೊದೆ 
ನವಗೆ ಮಡಿಯೇತೆಕೆ (ಪುರಂದ. ೨-೬೨-೨); .ಕರಿಯ ಕಂಬಳಿಯ 
ಕುಪ್ಪಸ ಕುಲ್ಲಾಯಿಕ್ಕಿ » « « ಕೊಡಗರ ಪರಿವಾರ ಬಂದುದರ್ತಿಯಲಿ 
(ಕಂನವಿ. ೨೦-೬೪). ಕಂಬೀ29 : *ಸ್ಷಳನೊಳಂ ಅಟನುಂಟು ... ಕಂಬ 
ಳಕೆ ಕಂಬಲಯೆಂಬ ತೆಜದಿನಹುದದು ಕನ್ನಡಂ” (ಸಂಜೀವ, ೩೧) ; 
*ಂಬಲ್‌, ಬೆಂಬಟ್‌, ಕಂಬಟ್‌, ಆಗುಟ್‌, ಕೊಲವಿ (ಶೆಬ್ದಾನು. ೧೪೦ 
'ವ್ಯಾಖ್ಯಾ). 
ಕಂಬಳಿಯಹುಲು- ಮೈಮೇಲೆ ತುಪ್ಪಟಿವಿರುವ ಒಂದು ಬಗೆಯ 
ಹುಳು; ಕೋರಿಹುಳು : “ಊರ್ಹಾಯು ಕಂಬಳಿಯಹುಲುವೆನಿಕ್ಳು 0? 
(ಮಂಗರಾ. ೪೯-೧೩) ; ಕ೦'ಬಳಿಯಹುಟುನಿನ. ವಿಸಕ್ಕೆ ( ಖಮದ. 
೧೩-೧೨೦). 
(ದೇ. 1 ತಮಿ, ಕಮ್ಪಳಿ; ಮಲ, ಕಮ್ಬಿಳಿ; ತುಳು, ಕಂಜೊಳಿ; 
ತೆಲು. ಕಂಬಳಿ. / ಸಂ. ಕಂಬಲ] ` 
ಕಂಬಳಿಕರೀಮರ (ನಾ). ಒಂದು ಜಾತಿಯ ಮರ: ಕಂಬಳಿಕರೀಮರ, 
ಬೀಡಿಎಲೆಮರ, ತೂಪ್ರ, ತೂಬರೆ (ಮೈಔಗಿ. ೩೧-೬೦೪), [?) 
ಕಂಬಳಿಕುರುಬ (ನಾ). ಕಂಬಳಿಗಳನ್ನು ನೆಯ್ಯುವ ಕುರುಬ. 
[ಕಂಬಳಿ + ಕುರುಬ, (೮೮ ಕುಜುಂಬ,)] 
ಕಂಬಳಿಗಿಡ (ನಾ). ಒಂದು ಜಾತಿಯ ಗಿಡ : ಕಂಬಳಿಗಿಡ, ರೇಷ್ಮೆಹಿಪ್ಪಲಿ 
ಗಿಡ (ಮೈಔಗಿ. ೫೫-೧೧೦೦). [ಕಂಬಳಿ? + ಗಿಡ (ಆ ಗಿಡು)) 
ಕಂಬಳಿಗೊಪ್ಪೆ (ನಾ). ಕಂಬಳಿಯಿಂದ ಮಾಡಿದ ಗೌಸು, 
೨-ಮುಸುಕು : ಹಿಡಿದ ಸಂಬಳಿಗೋಲು ಕಂಬಳಿಗೊಪ್ಪೆಯು ಸಡಗರೆದಿ 
ಹಣೆಯ ಬಾಜಿಸುತ (ಹರಿಸಾಂ. ೪-೧೩). 
[ಕಂಬಳಿ * ಗೊಪ್ಪೈ (ಆ ಕೊಪ್ಪೆ)) 
ಕಂಬಳಿಗೋಟ (ನಾ). ಮೂರು ಮೂಲೆಗಳನ್ನು ಸೇರಿಸಿ ಹೊಲಿದ 
ಕಂಬಳಿ : ಮೂರು ಹಣಕೊಂದು ಕಂಬಳಿಗೋಟಿ (ಸುಗುಗಂ. ೧೧೭-೧೫). 
-[ಕಂಬಳಿ + ಗೋಟಿ] 
ಕಂಬಳಿತಿಮಿರೆ (ನಾ). ಕಂಬಳಿಯಂತಿರುವ ಕತ್ತಲೆ; ಕಗ್ಗತ್ತರೆ: 
ಕವಿದ ಕಂಬಳಿತಿಮಿರದಿಂ ಬಿಡುಗಡೆಯ ಪಡೆಯೆ ಮೆಯ್‌ ಕೊಡಹಿತುದ 
ಯಾಚಲಂ (ಶ್ರೀರಾಮಾ. ೬೪೧-೩೧೯). [ಕಂಬಳಿ 4 ತಿಮಿರೈ] 
ಕಂಬಳಿಯಳಿಗ (ನಾ). ಒಂದು ಬಗೆಯ ಓತಿ; ಊಸರವಳ್ಳಿ; 
'ಸರಟ” (ಚತುನಿ. ಕಿ. 1, ೬೮). [ಕಂಬಳಿ * ಅಳಿಗ] 
ಕಂಬಳಿಹುಳು (ನಾ). ಮೈಮೇಲೆ ತುಪ್ಪಟವಿರುವ ಒಂದು ಬಗೆಯ 
ಹುಳು; ಕೋರಿಹುಳು: *ಕಾಡಿಲ್ಕಃ - ಕಂಬಳಿಹುಳ£ಳು),. ತುಂಬಿ, 
ಸರದಾಲಿ” (ಓಷಧಿ. ೪೨); ಮಳೆಬಿದ್ದು ಕಂಬಳಿಹುಳು ಎದ್ದಿದೆ 
(ರೂಢಿ). 
[ಕಂಬಳಿ *- ಹುಳ್ಳು (ಆ ಪುಟ್ಟು). / ಶಮಿ, ಕಮ್ಬಳಿಪ್ಸುಟು ; ಮಲ. 
ಕಮ್ಬಿಳಿಪ್ಪುಟು ; ತುಳು. ಕಂಬೊಳಿಪುರಿ; ತೆಲು. ಕಂಬಳಿಫುರುಗು] 
ಕಂಬ “ಕಮ್ಮಜ' ನೋ. 
ಕಂಬಟ್‌ "ಕಂಬಳಿ? ನೋ. 
ಕಂಬಾರ "ಕಮ್ಮಟ? ನೋ. 
ಕಂಜಾರಗಿತ್ತಿ "ಕಮ್ಮಾರಗಿತ್ತಿ' ನೋ. 
ಕಂಭಾರಿಳೆ "ಕಮ್ಮಲಾಕೆ' ನೋ. 


೧೩೪೫ 


15 


90 


35 


40 


ಕಂಜೈ 


ಕಂಜಾವಶಿ "ಕಂಭವತಿ' ನೋ. 
ಕಂಬಾಲ "ಕಮ್ಮಅ? ಸೊ. 
ಕಂಬಿ; (ನಾ). ೧. ಚಿನ್ನ, ಬೆಳ್ಳಿ ಮೊದಲಾದ ಲೋಹಗಳ ತಂತಿ: 


ಅಕ್ಕಸಾಲೆ ಕಂಬಚ್ಚಿಸಿಂದ ಚಿನ್ನದ ಕಂಬಿ ಎಳೆಯುತ್ತಾನೆ (ರೂಢಿ). 
೨. ಕುದುರೆಯ ಬಾಯಲ್ಲಿಡುವ ಉಕ್ಕಿನ ತುಂಡು: ಕಂಬಿಯ ಕಡಿ 
ಯಣದ ಕೀಲಣದ ಹೋರಟಿಯ ಘಾರಾಘಾರಿಯೊಳ್‌' ಜೋಳಿಸುವ 
ಲಾಲಾಜಲಂ ಖುರೆಹತಿಯಿಂ 'ನೆಗೆವ ದೂಳ್ಗೆ ಚಳೆಯಂ ಗುಡೆ (ಗಿರಿಕ. 
೬-೫೫ ವ). ೩. ಸೀರೆ ಮೊದಲಾದ ಬಟ್ಟಿ ಗಳ ಕಲಾಬತ್ತಿನ ಅಂಚು: 
ಕುಂದದೆನಂತಪುರಾಣಮನೊಂದಂ ಬರೆಯಿಸಿ ಮುಮುಕ್ಸುಗೀವುದು 
ಕೇಳ್ದಾನಂದಿಸುವ ವಿವೇಕಿಗೆ ತೀವಿದ ಚಿತ್ರಂ ಕಂಬಿಕಪ್ಪಡಂ ಮೆಆಕಿವಿನೆಗಂ 
(ಅನ ಂಪು. ೧೦-೮೩); ಬೋರಿಟ್ಟು ಬಂದ ಮಳೆರಾಯ- ರಂಭಿ ನಿನ್ನ 
ಕಂಬೀಯ ಸೆರಗ ಮರೆಮಾಡೆ (ಹಳ್ಳಿ ಬಾ. ೩೨). ೪, ಕಬ್ಬಿಣದ ಅಥವಾ 
ಉಕ್ಕಿನ ಪಟ್ಟಿಕೆ, ಕೋಲು; ಹಳಿ: ತೆಂಗಿನ ಪೊಸನೇಣಿಂದಜು 
ದಿಂಗಳ್ವರಮಡಸಿ ಕಂಬಿಯಿಂ ಕಟ್ಟಿದೊಡಂ ತಾಂ ಗಡ ಬಿಟ್ಟೊಡೆ ನುತ್ತಂ 
ಪಿಂಗದು ಡೊಂಕೆಂಬ ನಾಯ ಬಾಲದ ತೆಆದಿಂ (ಧರ್ಮಾಮೃ. ೨-೯೨); 
ಬೆಂದ ಹುಣ್ಣ ಕಕಿಬಿಯೆಲ್ಲಿ ಕೀಸುವರೆ (ಬ ಸವ. ೩೧೬) ; ಸುಧಾರಣೆ 
ಹಬ್ಬುತ್ತ ಹೋಗುವದು ರೇಲ್ವೆ ಕಂಬಿಗಳ ಗುಂಟ `(ಮೇದಿಮ. ೧). 
೫. ಮೂಗಿನ ಹೊಳ್ಳೆಗಳ ಮಧ್ಯದ ದಿಂಡು: ಮೊದಲ ಜಾಲದೊಳು 
ಮೂಗಿನ ಕಂಬಿಯೊಳು [ಪಾಠಾಂ. ಕಂಬನೊಳು) .., ಸುಳಿ ಪುಟ್ಟಿ ಕಪ್ಪ 
ಮಕ್ಕುಂ (ಮಂಗಕಾ. ೮೩-೧೯). ೬. ಕೋಲು; ಗಳೆ; ಕಾವಲುಗಾರನೆ 
ಕೈಯಲ್ಲಿರುವ ವೇತ್ರದಂಡ: ತಜುಬಿದರು ಕಂಬಿಯುನಿಕ್ಯಿ ಬಾಗಿಲಲಿ 
(ಕುವ್ಕಾಳ. ೬-೩೨) ; ಮುಂದೆ ಕಂಬಿಯ ಕಂಚುಕಿಯರುಲುಹಿಂದ ವಿಪ್ರರ 
ಮಂತ್ರಘೋಸಣೆಯಿಂದೆ ಬಂಜರು ರಾಜಪುತ್ರರು (ತೊರರಾ, ೧-೧೬-೪೨); 
ಜಡಿನ ಪಡಿಹಾರರುಗೃಡಿಪ ಕಂಬಿಯ ಚರರ ನಡುವೆ ಭಟ್ಟರು (ಸಿಂಗಿರಾ. 
೪೧-೧೫); ಬಿಲ್ಲ ಕಂಬಿಯು ಡೊಂಕು, ಬಿಟ್ಟ ಬಾಣವು ಡೊಂಕೆ (ಗಂ. 
೩೨-೫). ೬. ಭಾರ ಹೊರಲು ಹೆಗಲ ಮೇಲೆ ಇಟ್ಟುಕೊಳ್ಳುವ 
ಬಿದಿರ ದಬ್ಬೆ; ಅಡ್ಡೆ : ಜಾಲಮನೊಪ್ಬಿರೆ ಮಾಲ್ಟ ಕಲ್ಲಿಯಂ ಕಾಸಿನ 
ಕಂಬಿಯಂ ಸಮೆವ ಮಾರ್ಗಣಮಂ ಗಲ್‌ಗಟ್ಟುತಿರ್ಪ . . *-ವನೇಚರರು 
(ಜಗವ. ೧೬-೧೬) ; ಕಾವಡಿಯ ' ಕಂಬಿಯೊಳ್‌ .ಘನಪಾಶ್ರೆಗಳನಿರಿಸಿ 
(ಓಹಿರ: ಹ. ೨೧೧-೩) ;:ಅಂಬುವನು ತರಲೆಂದು ಪಿಶೃಗೆಳ ಕಂಬಿಯನು 
ನೇರಿರಿಸಿ (ತೊರರಾ. ೨-೫-೧೦) ; ಎತ್ತು ಕಂಟಲೆ ಕಂಬಿ ಕಾವಡಿ ಹೊಶ್ತ 
ಜೊರೆ ಹಸುಬೆಗಳ ಶರಣರ ಮೊತ್ತ ಸಾಗಿತು (ಶರಲೀ. ೫೪೦-೫). 

ಕಂಬಿಕಟ್ಟು ಎ ಆಂಚುಕಟ್ಟು; ಕರೆಕಟ್ಟು : ಶಾಲಿಗೆ ಕಂಬಿಕಟ್ಟಜೀಕು 
(ರೂಢಿ). ಕಂಬಿಕೀಳಿಸು ಎ (ಆಲಂ) ಜಾಗಬಿಟ್ಟು ಓಡಿಸು : ನಾಳೆಯೇ 
ಅವನ ಅಂಗಡಿ ಇಲ್ಲಿಂದ ಕಂಬಿಕೀಳಿಸಿಬಿಡ್ತೇನೆ (ಬೆಂಗ ಬ. ೧೮೪). 
ಕಂಬಿಕೀಳು - (ಆಲಂ) ಓಡಿಹೋಗು: ಆ ಪರಿಸ್ಥಿತಿಯಿಂದ ಪಾರಾಗುವ 
ಒಂದೇ ಒಂದು ದಾರಿಯೆಂದರೆ ಅಲ್ಲಿಂದ ಕಂಬಿಕೀಳುವುದು (ಪುನಕು. 
೩೦೭); ಶ್ರೋತೃಗಳು ಒಬ್ಬೊಬ್ಬರಾಗಿ ಅಲ್ಲಿಂದ ಕಂಬಿಕಿತ್ತರು (ಚಿಕೆಸ. 
೧೧). ಕಂಬಿಯವ - ಕಾವಲುಗಾರ: ಅಂಕದ ಕಳಕೆ ನಡೆವ ಮಾಸಾಳ್ಗಳ 
ಕಂಬಿಯವರ ಕರೆಪಕ್ಕೆಳು ತಳುಮಾಡದೆ ಪೊಜಮಡುವ (ಜಯಳಾ. 
೧೨-೧೪). 

[ಜೇ. ॥ ತಮಿ. ಮಲ. ಕಮ್ಬಿ ; ತುಳು. ಕಂಬಿ; ತೆಲು, ಕಮ್ಮಿ, 
ಕಮ್ಮಿ] 


ಕಂಬ್ಮಿ (ನಾ). ೧. ಒಂದು ಪ್ರದೇಶದ ಹೆಸರು (7): ಗ್ರಾಮಕ್ಕೆ 


ತೆಂಕಲು ಜೊಗರಕಟ್ಟಿ ಹಳ್ಳದ ಕೆರೆ ಕಂಬೀಹರೆ ತಿಟ್ಟ ನಲ್ಲು ಬಡಗಮುಖ 
ನಾಗಿ ನಟ್ಟ ಕಲ್ಲು (ಎಕ. ೫1೪, ನಂಜನ. ೨೯೫, ಪುಟ ೧೫೦-೫ ; 1716). 
86 


ಕೆಂ 


೨. ಉಪ್ಪಿನ ಮೇಲಿನ ಸುಂಕ (?):: ಅ ಗ್ರಾಮಕ್ಕೆ, ಪೂರ್ವದಲು 
ಹೊಂಬಳಿ, , . ಬಿಟ್ಟ ಬೀಢಾರೆ ಸೇಸೆ ಮರನ ಬಿಟ್ಟ ಜೋಡಿಗ್ರಾಸ ಆ 
ಗ್ರಾಮದ ತೋಟಗಾರುಕ ಉಸ್ಪಿನಕಾಯ ಕಂಬಿ ನಾಡ ಸರಥಿಯಿಂದ 
ಬಹಂಥಾ ಮಳಬ್ರಯ ಮುಂತಾಗಿ (ಮೈೈಆರಿ. ೧೯೪೧, ೩೬-೪೫ ; 1399). 
೩. (?): ಅದಣ ಮೇಗಣ ತೋಳ ಆರನೆ ಕಂಬಿ ಸಹಿತವಾಗಿ (ಎಇ. 
300೫11, ೨೮-೫೧; 1256); ಆ ಭೂಮಿಗೆ ಬಂದ ತೋಟ ಅರನೆ ಕಂಬಿ 
ಮನೆ ಸಹಿತವಾಗಿ... ಕೊಟ್ಟಿ ರು (ಎಇ, 20೭111, ೨೮-೬೨ ; 1256). 
[1. / ತಮಿ. ಕಮ್ಮಿ = ಪೆಟ್ಲುಪ್ಪು] 

ಕಂಜಿ (ನಾ). ೧. ಸೌಟು; ಸಟ್ಟುಗ: “ಕಂಬಿ ತದ್ರು ತಾಂ ದರ್ಶಿ 
ದಾರುಹಸ್ತಕಮೆನಿಪ್ಪುದದು ಖಚಿಕಾಖ್ಯಂ? (ವಸ್ತು ಕೊೇ.. ೫೦-೩೩). 
೨. ಬಿದಿರಿನ ಗಂಟು. ೩. ಬಿದಿರಿನ ಟಿಸಿಲು. [ಸಂ.) 

ಕಂಬಿಊರನ್‌ (ನಾ). ಒಬ್ಬಾತನ ಹೆಸರು: ಬರೆಡೊನ್ಯಮ್ಬೀಊರನ್‌ 
(ಎಕ್ಕ ೫%, ಚಿಂತಾಮ. ೧೨೬(೩)-೮ ; 800), ಕಮ್ಬಿ ಊರನ್‌ ವರೆದನ್‌ 
(ಎಕ. ೫೩, ಚಿಂಶಾಮ. ೧೨೬ (ಿ)-೭; 800). [?) 

ಕಂಬಿಕಾತಿ (ನಾ). ಅರಮನೆಯ ಕಾವಲುಗಾತಿ; ಕಟ್ಟಗೆಗಾತಿ; 
ವೇತ್ರಧಾರಿಣಿ : ಅಚ್ಛಾ ವಧಾನ ಸಾರ್ತಂದಳೆಂದಲಪಿದೆರಿಚ್ಛೆ ಯೊಳ್‌ 
ಕಂಬಿಕಾತಿಯರು (ಭರಚ. ೪೬-೯೩) ; ಇಕ್ಕೆಲದೊಳಂ ಜಿಯ್ಮ ಪರಾಳೆಂದು 
ನುಡಿದು ವುಗ್ಭಡಿಸಹ ಕಂಬಿಕಾತಿಯರುಗಳ ಸಡಗರವನಾರು ಪೇಳುವರೆ 
(ನವಮೋ. ೪-೩೮). [ಕಂಬಿಕಾಜ + -ತಿ, (೮ -ಇತ್ತಿ)] 

ಕಂಬಿಕಾಣ (ನಾ). ೧. ಅರಮನೆಯ ಕಾವಲುಗಾರ ; ಕಟ್ಟಿಗೆಗಾರ: 
ಕಂಬಿಕಾಅಂ ಹೊನ್ನದೇವಂ ನಿಂಬಿ ಸಮ್ಮಾರ್ಜನೆಯವಳು ನಟಲಾಂಬಳನೆ 
ಮಾರಯ್ಕನಡುಗಬ್ಬುಗಳನಡಕುವನು (ಬಸಪು. ೯-೪೧) ; ಕಂಬಿಕಾಜರು 
ಪಾಯಕರು ಗಾಯಕರು. .. ಮಂಟಪದೊಳು ವಿರಾಜಿಸಿದರು ( ಸೌಂದಪು. 
೬-೫೭) ; ವಂದಿಗಳ ನುಣ್ಣರದ ಕವಿಗಳ ಕೊಂಡಾಟದ ಕಂಬಿಕಾಆರ 
ರವಮೊಪ್ಪಿ ತಾ ಸಮಯದೊಳು (ಶ್ರೀಪಾಲ. ೧೦-೭೪). ಪಿ. ಅಡ್ಡೆ ಹೊರು 
ವವನು: ಬಾಹತ್ತರ ನಿಯೋಗಿಗಳ ಗುಗ್ಗುಳದ ಕಂಬಿಕಾಜರ ಮಹಾ 
ಮಾಹೇಶ್ವರರ ಹೊಗಳ್ವ ಜನಂಗಳಂ ವಂದಿಗುಡುತ (ಓಹಿರ. ಹ. 
೨೦೮-೧೫). [ಕಂಬಿ + -ಕಾಆ] 

ಕಂಜಿಗ್ಗೆ (ನಾ). ಬಾಗಿಲು ಕಾಯುವವನು; ದ್ವಾರಪಾಲಕ; 
“ಪಡಿಯಆ ” (ಚತುನಿ. ಕಿ. 1, ೧೩): ಸೂಳಾಯ್ತರು; ಕಂಬಿಗರು; 
ವಂದಿಮಾಗಧರು (ಮಂತ್ರಶ. ೭-೧೫); ಓಲಗವ ಗುರಿಕಾರರು, ಕಂಬಿಗರು, 
ಬಂದಬಂದವರನ್ನು ಆಸನಗಳವರೆಗೆ ಕರೆದೊಯ್ದು ಕುಳ್ಳಿರಿಸುತ್ತಿದ್ದರು 
(ಸವತಿ. ೯೭). [ಕಂಬಿ + -ಣ್ಕ] 

ಕಂಬಿಗ್ಗೆ (ನಾ). ೧. ನೀಚ ಮನುಷ್ಯ; ಅಯೋಗ್ಯ ಮನುಷ್ಯ. 
೨, ಭಿಕಾರಿ: *ಕಂಬಿಗ- ಕಂಬುಕ - ಬಿಕಾರಿೌ (ತದ್ಭಕೋ. ೬). 

[೮ ಸಂ. ಕಂಬುಕ] 

ಕಂಬಿಗಟ್ಟಸು (ಕ್ರಿ). ಕಂಬಿಯಿಂದ ಬಿಗಿಸು; ತಂತಿಯಿಂದ ಬಿಗಿಸು : 
ತುಂಬಿ ನೂಉಾಖು ಪೆಟ್ಟಿಗೆ ದುಗುಲವ ಮುಂದೆ ಕಂಬಿಗಟ್ಟಿಸಿ ಕಳುಹಿದನು 
(ಭರಡ. ೧೯-೧೩೯). [ಕಂಬಿ ೬ ಕಟ್ಟಸು] 

ಕಂಬಿಡು (ಕ್ರಿ)..ಸರಳು, ಸಲಾಕೆಯನ್ನು ಇಡು: ನಂಬಿಸಿ ಖಳನಂ 
ಸಜ್ಜನನೆಂಬುದನೆನಿಸಿದೊಡಮೇನೊ ಸೈ ತಾದಪನೇ ಕಂಬಿಟ್ಟು ನಾಯ 
ಬಾಲವನಿಂಬಿಂ ಕಟ್ಟದೊಡೆ ಸೈತದೇನಾದಪುದೇ (ಸೂಕ್ತಿ ಸು. ೧-೪೨). 

[ಕಂಬಿ + ಇಡು) 

ಕಂಬಿಪಂಚೆ (ನಾ). ಜರತಾರಿ ಅಂಚಿರುವ 'ಪಂಚೆ, -_ದೋತರ: 
ಇಬ್ಬರೂ ಬರೀ. ಮೈಯಲ್ಲಿದ್ದರು. ಕಂಬಿಪಂಚೆ ಮಾತ್ರ ಉಟ್ಟದ್ದರು 
(ಜೆಂಗಾಳ್ಗ. ೪೬). [ಕಂಬಿ *- ಪಂಚೆ] 


5 


20 


25 


30 


45 


35 |. 


ಕಂಬುಳ 


ಕಂಬಿಪೇಟ (ನಾ). ಜರತಾರಿ ಅಂಚಿರುವ ರುಮಾಲು: ರಾಯರು 

ತಲೆಗೆ ಭರ್ಜರಿಯಾದ ಕಂಬಿಪೇಟ ಸುತ್ತಿದ್ದರು (ರೂಢಿ). 
[ಕಂಬಿ * ಪೇಟ್ಯ)] 

ಕಂಬಿಯಚ್ಚು, ಕಂಬಚ್ಚೆ, ಕಂಬಚ್ಚು (ನಾ). ತಂತಿಗಳನ್ನು ಎಳೆದು 
ಉದ್ದಮಾಡಲು ಬಳಸುವ ರಂಧ್ರಗಳುಳ್ಳ ಲೋಹದ ಫಲಕ, 
—ಫಟ್ಟಿ: ಇದೆ ಯೋನಿ ಕಂಬಿಯಚ್ಚಿನ ಸರಿಗೆಯಾವಿನ್ನು (ಸಾನಂಡ. 
೪-೭೭ ರಗಳೆ); ಬಿಸಿ ಗದಿರ್ವಟ್ಟಿ.ಂಬ ಕಂಬಿಯಚ್ಚಿಂ ಕಾಲವೆಸ 
ಕನಕಪ್ರಭೆಯ ಹೊಸ ಹೊನ್ನ ಸರಿಗೆದೆಗೆನ ಸುತ್ತು ಗಂಭದೊಂಡೆಸಕವಾ 
ಯಿತು (ಪ್ರಭಂಜ. ೧-೫೧). ಕಂಬಚ್ಚಿ : ಸಿರಿ ಎಂಬ ಕಂಬಚ್ಚಿಯಿಂದಜ 
`ಮನದಂಡು ವರನೀಲ ಸಣ್ಣ ಸರಿಗೆಯ (ಜ್ಞಾನಚ. ೨-೭). ಕಂಬಚ್ಚು : 
ಅನಿತುಂ ತಂತ್ರಿಗಳಿಂದಮೊಂದೆ ದನಿಯುಣ್ಮಿತ್ತೆಂಬಿನಂ ಕೂಡೆ ನುಣ್ಣನೆ 
ಕಂಬಚ್ಚಿನೊಳೀಟ್ಹ ಪೊಂಜರಿಗೆಯಂ ಪೋಲ್ಡುಂ ಶ್ರುತಿಸ್ಫೂರ್ತಿ (ಚಿಕವಿ. 
೪-೧೧೩) ; ಕರ್ತಾರನ ಕಂಬ[ಪಾಠಾಂ. ಬೆ]ಚ್ವಿನಲ್ಲಿ ಚಿನ್ನದ ಸಲಾಕೆಯ 
ತೆಗೆವಂತೆ (ಅಖಂಡೇ, ೯-೭) ; ಇರ್ಕುಟ್‌ಿಯ ತಂಡಸದ ಕರ್ತರಿಯ 
ಸುತ್ತಿಗೆಯ ಕೈವಾರದ ಕಂಬಚ್ಚಿನ.. . ಸೊನ್ನೆಗಾಜರ ಸಾಲೆಯಿಂ 
(ರಾಮಾಶ್ವ. ೧೦೩-೨೦). 

[ಕಂಬಿ * ಅಚ್ಚು. / ತಮಿ, ಮಲ. ಕಮ್ಬಿಯಚ್ಚು; ತುಳು. 

ಕಂಚೆಚಿ, ಕಂಬೆಚ್ಚಿ ; ತೆಲು. ಕಮ್ಮಚ್ಚು] 

ಕಂಬಿವಡ್ಡ (ನಾ). ಒಂದು ಪ್ರದೇಶದ ಹೆಸರು(?): ಸಿದ್ಧೇಶ್ವರಗೆಯ್ಕ 
ಮೂಡಣ ಕರಿಬಿವಡ್ಡದೊಳ್‌ ಆಲ್ಲೇಶ್ವರಗೆಯ್ಕದ ಆ ಮೂಡಣ ಕಂಬಿವಡ್ಡ 
ದೊಳ್‌ ನೂಲು ಮತ್ತರ್‌ ಕೈಯ್ಯಂ (ಎಇ. x೪1, ೨೯-೨೮ ; 1010). 

1] 

ಕಂಬಿವಾರು (ಅ). ಅಂಚುಗುಂಟ; ದಂಡೆಗುಂಟ ; ಅಂಚುಹಿಡಿದು : 
ಮೂಡಲು ಕಂಬಿವಾರು ಬಂದಹಾಗೆ ಸೆಲನಂಚು ನೀರೇರ ಕಲಲಿ ನೆಟ್ಟ 
ಲಿಂಗಮುದ್ರೆಕಲು ಗಣಿ... ಪಡುವಲು ಕಂಬಿವಾರು ಬಂದಹಾಗೆ ನೆಲ 
ನಂಚು ನೀರೇರ ಕಲಲಿ ನೆಟಿ ಲಿಂಗಮುದ್ರೆಕಲು ಗಡಿ ಬಡಗಲು ಭೀಮಣನ 
ತೋಟದ ಗಡಿಯಲಿ ಕಂಬಿವಾರು ಬಂದಹಾಗೆ ನೆಟ ಲಿಂಗಮುದ್ರೆಕಲು ಗೆಡಿ 
(ಎಕ. ೪111, ತೀರ್ಥಹ. ೫೧-೩೩ ; 1630). (ಕಂಬಿ, + ವಾರ್ಮು] 

ಕಂಬಿವಿಲ್‌ (ನಾ). ಬಿದಿರಿನ ಬಿಲ್ಲು(?) : ಎಡಗೈಯೊಳ್‌ ಕಂಬಿನಿಲ್‌ 
ದಕ್ಷಿಣ ಕರತಲದೊಳ್‌ ಮೂಜು ಮಾಜಂಬುಗಳ್‌.. . . ಅಂಸಸ್ಥಾನದೊಳ್‌ 
ತಾಳ್ವಿದ ಬಲೆ ನೆಲಸಲ್‌ ವ್ಮಾಧನಾಕಾರಮಾಗಲ್‌: ನಡೆತಂದಂ ಫುಪ್ಪ 
ಬಾಣಂ (ಮಹಾನೇ. ೭-೧೨೭). ಈ ಶಬ್ದ "ಕಬ್ಬುವಿಲ್‌' ಎಂಬುದರ 
ಅಪಲಿಖಿತವಿರಬಹುದೆ? [ಕಂಬ್ಯಿ * ಬಿಲ್‌] 

ಕಂಬಿಸೀರೆ (ನಾ). ಜರತಾರಿ ಸೀರೆ: ನಂಜಾನಗೂಡಲ್ಲಿ ಸಂಬಳದ 
ಸೂಳೇರು ಕಂಬಿಸೀರೆಯ ಎಡಗಾಸೆ ಹಾಕ್ಕೊಂಡು (ಹಳ್ಳಿಯ. ೩೭). 

[ಕಂಬಿ + ಸೀರೆ] 
ಕೆಂಬೀರೆ (ನಾ). “ಶೂರ; ಬಂಟಿ; ಮುಂದಾಳು? (ಜಾನಕೋ. ೩೪). 
[*- ಮರಾ. ಖಂಬೀರ್‌] 

ಕಂಬು (ನಾ). ೧. ಶಂಖ: ಪವಳದ ಬೀಡು ಕಂಬುಗಳ ನಾಡು ಜಲೇಶನ 
ಜೋಡು (ಸೂ ಕ್ರಿಸು. ೨-೩೭). ೨. ಕಡಗ; ಕಂಕಣ. ೩. ಆನೆ. 
೪. ನೀರು. ೫. ಬಿಳಿಯ ಬಣ್ಣ. ೬. ಒಂದು ಬಗೆಯ ಧಾನ್ಯ: ನರೆ 
ದಲೆಗನಿದು ನೆಲ್ಲು ಹಾರಕ ಬರಗು ಜೋಳವು ಕಂಬು ವುರುತರದೆ ಎವೆ 
ನವಣೆಯಿದೂ ನವಧಾನ್ಮ (ರಾಮಚ. ೧೧-೩೨). ೭, ಕೊರಳು: “ಮದಗಜ 
ಶಂಖಂ ಧಾನ್ಯಗಳುದಕಂ ಬಿಳಿದೈದು ಕಂಬು ಶಬ್ದಂ” (ನಾನಾಕಂ. ೧೦). 

(ಸಂ. 


ಕಂಬುಕ (ನಾ). ೧. ಶಂಖ. ೨. ಕೀಳುಮನುಷ್ಯ. ([ಸಂ.] 


ಕೆಂಬುಕೆಂಕ ೧೩೫೭ 


ಕಂಬುಕಂಠೆ (ನಾ). ೧. ಶಂಖದಂತಿರುವ ಕೊರಳು : ಎಅಲೆಗಣ್ಣಾ 
ಫೊಂಬಣ್ಣದಸಿಯೊಡಲ ಕಂಬುಕಂಟಿ£ರ3ದೆ (ಜನವ. ೨-೯); ಪಂಕಜಾ 
ನನಂ ಸೆಳೆನಡು ಸುಕಂಬುಕಂಕಂ (ಜೈಮಿಭಾ. ೨೫-೪). ೨. ಶಂಖದಂತೆ 
ಧ್ವನಿಹೊರಡಿಸುವ ಕೊರಳು : ಅವನ ಕಂಬುಕಂಠಕ್ಕೆ ಹೆದರಿ ನಿದ್ದೆ 
ಒಂದು ಹರದಾರಿ ಓಡಿಹೋಗುತ್ತದೆ (ಗಾಳಿಪ. ೧೭೦). 5 
[ಕಂಬು + ಕಂಠ] 
ಕಂಬುಕಂಠಿ (ನಾ). ಶಂಖದಂತೆ ಕೊರಳುಳ್ಳವಳು: ಪಟ್ಟಣದೊಳಿಲ್ಲ 
ದುಸ್ತ್ರೀಯರೆಲೆ ಕಂಬುಕಂಠೀ (ನವಮೋ. ೨-೫೩). 
[ಸಂ. ಕಂಬುಕಂಠೀ (ಕಂಬು + ಕಂಠ -)] 
ಕಂಬುಕಂಠೆ (ನಾ). - ಕಂಬುಕಂಠಿ: ಅಳಿನೀಳಾಳಕಿ ಹಂಸಗಾಮಿನಿ|'0 
ಲತಾತನ್ವಾಂಗಿ ಬಿಂಬೋಸ್ಕೆ ನಿರ್ಮ್ಮಳ ಚಂದ್ರಾನನೆ ಕಂಬುಕಂಕೆ (ಸೌಇಇ. 
೫೫,,೧೧೬-೩೩ ; 1146). (ಸಂ. ಕಂಬುಕಂಠಾ (ಕಂಬು *-ಕಂಠ-.-)] 
ಕಂಬುಕಂಧರೆ (ನಾ). ಎ ಕಂಬುಕಂಠ ೧: ತುಂಬಿಗುರುಳ ಬಿಂಬಾಧರದ 
ಕಂಬುಕಂಧರದಂಬುಜನೇತ್ರೆಯರ್‌ (ರಾಮಾಶ್ವ, ೧೨೧-೧೬). 
[ಕಂಬು * ಕಂಧರೆ] 15 
ಕಂಬುಕಂಧರೆ (ನಾ). - ಕಂಬುಕಂಠಿ: ಸಚ್ಚಕೋರೀನಿನದೆ ಗಜಗಮನೆ 
ಕಂಬುಕಂಧರೆ (ಚೆಬಪು. ೧೦-೨೩). 
[ಸಂ. ಕಂಬುಕಂಧರಾ (ಕಂಬು * ಕಂಧರೆ + -)] 
ಕಂಬುಗಲ, ಕಂಬುಗಳ (ನಾ). ಶಂಖದಂತಿರುವ ಕೊರಳು (ಕಿ). 
ಕಂಬುಗಳ : ಕಂಬುಗಳಂ ನಗುವಂತಿರೆ ಕಂಬುಗಳಂ ಕರಮೆಸೆಗುಮಾ |20 
ವಣಿಕ್ಟತಿಸತಿಯಾ (ಸುಕುಮಾ. ೯-೮೯); ಕಂಬುಗಳದಾ ಅತುಲ ತುಲಸೀ 
ಮಾಲನಂ ರಮಾಲೋಲನಂ . . . ಸುಧನ್ವಂ ಕಂಡನು (ಜೈ ಮಿ ಭಾ. 
೧೩-೨೬). [ಕಂಬು ಗಲ್ವ) 
ಕಂಬುಗಳ "ಕಂಬುಗಲ? ನೋ. 
ಕಂಬುಗೆ (ನಾ). ೧. (ಆಯುಧಗಳನ್ನು ತುಂಬುವ) ರಥದ ಒಂದು |25 
ಭಾಗ್ಯ ಜಾಗ:'*ರಥಗು ಪ್ತಿ ವರೂಥ ಎಂದು, ದೂಳುಮಣಕ; 
ಕಂಬುಗೆ ಎಂದೂ, ಎಂಬರು” (ನಾಚರಾ. ಕ); ಬಲ ನಡೆವಲ್ಲಿ ಕಂಬು 
ಗೆಯ ಭಂಡಿ ಕಚಲ್ಲುಡಿದಿರ್ಪೊಡೆತ್ತಲುಂ ತೊಲಗದೆ ನಟ್ಟು ನಿಲ್ವೊಡದು 
ದೇಶ ಮಹೀಶ ವಿನಾಶಕಾರಣಂ (ಲೋಕೋಪ. ೪-೭); ಆತಂ ಕಂಬುಗೆಯ 
ಬಂಡಿಯೊಳು ಮಂದಸಂಗೊಟ್ಟಿಡೆ (ಸಿದ್ಧರಾ. ೯-೧ಂ); ತೆಗೆತೆಗೆದು ತಲೆ |30 
ಮಟ್ಟು ಕಣಕಿದರು ಬಿಗಿದ.ಬಿಲುಗಳಲತಿರಥರು ಕಂಬುಗೆಯ ಮುಜಸಿದರು 
ಹಯವ ತಜಕದರು (ಕು ವ್ಯಾಭೀ. ೪-೯೬); ರಥಕೆ ಹೂಡಿದ ಲುಳಿಯ 
ತೇಜಿಯ ಶಸ್ತ್ರ ತುಂಬಿದ ಹಲವು ಕಂಬುಗೆ ಸಹಿತ '`ಮುಜಕಿಯುವ ಹುಲಿಯ 
ಹಳವಿಗೆಯ (ಕೌಶಿರಾ. ೨೬-೧೭); ಬಸವಳಿದು ಕಂಬುಗೆಯ .ದಿಮ್ಮಿದಂ 
ಕರ್ಣ ತನ್ನಸುವ ಮರದಂ ದ್ರೋಣ (ತುರಂಗ. ೫೨-೨೨). ೨. "ರಥ |35 
ದೊಳಗೆ ಕುಳಿತವರಿಗೆ ಪೆಟ್ಟು ತಗುಲದಂತೆ ಸುತ್ತಲೂ ಹಾಕಿರುವ 
ಸಲಾಕೆ, ಧ್ವಜಸ್ತಂಭ (?) ” (ಪ್ರಭಣ್ಣ): ಸಲೆ ತರಹರಿಸಲಆಿಯದೆ 
ಮಲಗಿ ನಿಂದನು ರಥದ ಕಂಬುಗೆಯ (ಕುವ್ಯಾ ವಿ. ೮-೬೬); ಸುಪತಾಳೆ 
ಗಳ ಸಿಂಧದ ಹೊಳೆವ ಹೊಂಗಂಬುಗೆಯ ಹೂಡಿದ ಹಯದ (ಕುವ್ಯಾಭೀ. 
೩-೧೯). (2) 40 
ಕಂಬುಸೆಕೊಡ (ನಾ). ಒಂದು ಬಗೆಯ ಕೊಡ: ಹೇಹುರಜತದೊಳೆ 
ಸಮೆದಾ ಕೋಮಳ ದೀವಿಗೆಯ ಕಂಬ ಕಂಬುಗೆಕೊಡನುಂ ಸೋಮ 
ದಿನಕರನ ಪೋಲ್ವ ಸನಾಮದ ಭಾಜನದ ಭಾರಕರ್‌ ನ ಡೆತಂದೆರ್‌ 
(ಸೂಕ್ತಿಸು. ೧೮-೩೦). [ಕಂಬುಗೆ? + ಕೊಡ್ಕ) 
ಕಂಬುಗ್ರೀವ (ನಾ). ೧. ಶಂಖದಂತಿರುವ ಕೊರಳು. ೨. ಒಂದು 45 
ಆಮೆಯ ಹೆಸರು (ಕ). [ಕಂಬು + ಗ್ರೀವ] 


ಚೆಂಭ 


| ಕಂಬುಗ್ರೀವೆ (ನಾ). ಶಂಖದಂತೆ ಕೊರಳುಳ್ಳವಳು : ಕಂಬುಗ್ರೀವೆಯ 


ಜಾನಕಿಯ ಸುದ್ದಿಗಾತಂ ಬಂದಂ (ಸಂರಾಮಾ. ೧೧-೧೧೪). 
[ಸೆಂ. ಕಂಬುಗ್ರೀವಾ (ಕಂಬು * ಗ್ರೀವ+-)] 


ಕಂಬುಜ (ನಾ). ೧. ಶಂಖದಲ್ಲಿ ಹುಟ್ಟಿದ್ದು: ನಾಜಿ ತನೋರಹಿತ ಕಂಬುಜ 


ಲತಾಂಬುಜಂ (ಮದತಿ: ೧-೪೪). ೨. ಒಂದು ಬಗೆಯ ಮದ್ದಳೆ. [ಸಂ.] 


ಕಂಬುಧರ (ನಾ). ಶಂಖವನ್ನು ಹಿಡಿದಿರುವವನು ; ವಿಷ್ಣು : ಕಂಬು 


ಧರ ಕಾಯಭವ ಕುಂಭಿನೀಧರ (ಪ್ರೌಢರಾ. ೧೫-೧). [ಸಂ.] 


ಕಂಬುಲ (ನಾ). ಒಂದು ಬಗೆಯ ವಾದ್ಯ: ಕಂಬುಲಸಟು ಪಟ್ಟಹ 


ಘೋಷಣಾನೀಕ ವಿಸ್ತಾರಿತ ಸಮಸ್ತಲೋಕ . , . ಚೋಳಕುಳಾನ್ವಯ 
ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ (ಸ9 ಇಇ. Ix-, ೨೬೯-೧; 
1169). "ಕಂಬಳ್ಳ' ಪರಾ. [?) 


ಕೆಂಬುಸೂತ್ರ (ನಾ). (7): ಸಾಂಬರೋಕದ ಮ ಧ್ಮ ದಿ ಸವಿಗೊಂಡು 


ಕಂಬುಸೂತ್ರದ ಸಾಧ್ಯದಿ ಆಂಬರೆದೊಳವತಾರ ತುಂಬಿ ತುಳುಳುವಂಕೆ 
(ಶರೀಫ. ೩೧-೧). [ಕಂಬು? * ಸೂತ್ರ) 


ಕಂಬುಳ "ಕಂಬಳ್ಳ' ನೋ. 

ಕಂಬೆಳಕು "ಕಣ್ಣೆಳಗ್ಕು' ನೋ. 

ಕಂಬೆಳೆಗ್ಗು "ಕಣ್ಬಿಳಗ್ಳು? ನೋ. 

ಕಂಬೆಳಗ್ಳು "ಕಣ್ಟೆಳಗ್ಳು' ನೋ. 

ಕಂಬೇಟ "ಕಣ್ಣೇಟಿ? ನೋ. 

ಕಂಬೊಣರ್‌ "ಕಣ್ಣೊಣರ್‌' ನೋ.. 

ಕಂಬೊಲ "ಕಣ್ಣೊಲ? ನೋ. 

ಕಂಬೋಲಿ "ಕಂಭವಲಿ' ಕೋ. 

ಕಂಭ, ಕಂಬ, (ನಾ). ೧. ಮಾಳಿಗೆ ಅಥವಾ ಚಪ್ಪರಕ್ಕೆ ಆಧಾರವಾಗಿ 


ನಿಲ್ಲಿಸಿದ ಎತ್ತರವಾದ ಮರ, ಕಲ್ಲು ಮುಂತಾದುವು; ಧ್ವಜವೇರಿ 
ಸಲು ನಿಲ್ಲಿಸಿದ ಕೋಲು; ಸ್ತಂಭ: ವಿಡಿದಡಸಿ[ಯ]ಗುರ್ಪು ಸರ್ವೆ ಬೀಸಿ 
ಗುಣಣೆಯ ಕಂಭಂಗಳೊಳಂ ಕೇರ್ಗಳೊಳಮಾಸ್ಫೋಟಸಿ ತಾಟಿಸಿದಾಗೆಳ್‌ 
(ಪಂಪಭಾ. ೮-೭೬ ವ) ; `ಅತಿವರ್ತಿಯಪ್ಪ ಮತ್ತಗಜಂ ಕಂಭಕ್ಕೆ ತರ್ಪಂತೆ 
(ಪಂಚತಂ. ೧೮-೧೯) ; ಕಡೆವ ಕಂಭದ ಕೆಳಗೆ ಧರಿಸಿದೆ ಕೂರ್ಮರೂಪದಿ. 
ಮೇರು ಮಂದರವ (ಸಂಭ. ೫-೧೦೪) ; ಮತ್ತಗಜ ಮದವೇಅಕಿ:ಕಂಭವ 
ಕಿತ್ತು ದುಪ್ಪರಿಗೆಯ ಮುಜಾದುದು (ಸಾಳ್ವಭಾ. ೧೨-೫೧).' ೨: [ಗಣಿತ] 
ಕ್ಷೇತ್ರಫಲ: ಉದ್ದಮನಗಲದಿನಿಜೀಯಲ್‌ ಸಿದ್ಧಿಸಿ ತಾಂ.ಬಂದ ಲಬ್ಧ 
ಮಕ್ಕುಂ ಕಂಭಂ (ವ್ಯ ವಹಾ. * ಕ್ಷೇತ್ರ). ೩. ಹೊಲ, ಗದ್ದೆ, ಧಾನ್ಯ 
ಮುಂತಾದುವುಗಳನ್ನು ಅಳೆಯುವ ಒಂದು -ಪ್ರಮಾಣ : ಮೂಡ 
ಗೋಡಿಯ ಮೂನೂಲು ಕಂಭ ಬೆದ್ದಲುಂ ಹಡುವ ತೆಂಕಲಾಗಿ ಹಡುವ 
ಗೊೋೊಡಿಯೇಳನೂಲು ಕಂಭ ಬೆದ್ದೆಲು ಸಹಿತ (ಎಕ. ೪, ಹಾಸನ. 
೬೬-೪೩ ; 1170); ಮತ್ತರು ಎಂಬುದು ಭೂಮಿಯ ಗಡಿ ಬ! ಮತ್ತರು 
೧ಕ್ಕೆ ಕಂಭಂ ೯೦೦ ಎಂದು ತಿಳಿದುಕೊಂಬುದು ಕಂಭ ೧ಕ್ಕೆ ಕೆಯ್‌ ೪ 
(ವ್ಯವಹಾ. `ಅನುಬಂ. ೧೮-೨೯ ಟೀಕು); ಅಜುವತ್ತುನಾಲ್ಕನರ್ಧಿಸೆಯದ 
ನರ್ಧಿಸೆ ಉತ್ತ ಮಾದಿ ಪಾದಮದಾಗಲ್‌ ನೆಣ? ಕಂಭಮೊಂದದಕ್ಕುಂ 
ನವಶತದಿಂ ಮತ್ತಣಕೊಂದು ಗಣಿತವಿಳಾಸಾ (ವ್ಯವಹಾ. ೬-೩೮). ಕಂಬ: 
೧. ಚಾಗದ ಕಂಬ'ಮಂ ನಿಜಿಸಿ ಬೀರದ ಶಾಸನಮ ೦ ನೆಗಲ್ವಿ 
(ಪಂಪಭಾ. ೧-೫೦); ಕುಂಭಕರ್ಣನಂ ಕಂಬಂ ಮುಟಕದೆ ಮಾಳಿಗೆಯಂತೆ 
ಮಾಡಿ. (ಧರ್ಮಾಮೃ. ೭-೯೫); ಕೆಟ್ಟು ಸುರರೋಡಿಡರು ಕಂಬದಿ ನೆಟ್ಟ 
ಬಾಣವ ಕಂಡು (ಸಂಭಪ. ೨೦-೫೦); ವಿಜಯದಾಸರು... ಅದೇ 
ಕಂಬದ ಹತ್ತಿರ ಕುಳಿತು-ಎದ್ದುಹೋಗುವುದಂ ಅಭ್ಯಾಸವಾಗಿತ್ತು 
(ಕಂ೫ಹು. ೧);. ತುಟಮಾರಿದ ಹಲ್ಲು, ಮಳಮಾರಿದ ಕಂಜ (ಗಾದೆ). 


ಕಂಭಕುಂಭ 


೩. ಸಾವಿರ ಖಂಡುಗಮಂ ಬೆಳೆದಾವೊಕ್ಕಲಮಗನದೊಂದು ಕಂಬಮ 
ನೊಯ್ದಿ ಟ್ಟಾ ವೂರಿನ ಬಾದುಂಚೆಗೆ ಸಾವಿರಮಂ ಬೆಳೆದೆವೆಂದು ನಡುವರ್‌ 
ಮೂಢರ್‌ (ಸಮಪ. ೯-೪೩); ತೆಂಕಲು ಕಂಬಂ ಸಾಸಿರ (ಕೊಲ್ಹಾಶಾ. 
೧೩-೩೮ ; 1156); ಹಳಿಯಲು ಗದ್ದೆ ಕಂಬ ಇಪ್ಪತ್ತು (ಎಕ. ೪11, 
ಶಿವಮೊ, ೪೦-೬೩ ; 1180); ಸೇನಬೋವ ವೀರೆಪ್ಪಂಗೆ ಮೂವತ್ತಾಣು 
ಮೆಟ್ಟನ ನೂಜು ಕಂಬ ಕೆಯಿಸಲುಉದು (ಎಕ. ೩1, ಚಿತ್ರದು. 
೬-೩೬; 1333). 
(ಪ್ರಾ. ಕಂಬೊ (ಆ ಸಂ. ಸ್ಕಂಭ). / ತಮಿ. ಮಲ. ಕನ್ಪು; ತುಳು. 
ಕಂಮ, ಕಂಬ, ಕಂಬೊ, ಕಂಭ; ತೆಲು. ಕಂಬ] 
ಕಂಭೆಕುಂಭ (ನಾ). ಆರತಿ ಅಕ್ಷತೆ: ಈ ರೀತಿ ತಾಳಿ ಕಟ್ಟಿಕೊಂಡ ಹೆಂಗ 
ಸರಿಗೆ ಕಂಭಕುಂಭಗಳಲ್ಲಿ (ಆರತಿ ಅಕ್ಷತೆ) ಪ್ರವೇಶವಿರಲಿಲ್ಲ (ಹುಟ್ಟ ಹ. 
೧೭). [ಕಂಭ? 4+ ಕುಂಭ?) 
ಕಂಭಗಟ್ಟು, ಕಂಬಗಟ್ಟು (ನಾ). ಕಂಬದ ಸುತ್ತಲೂ ಅಲಂಕಾರ 
ಕ್ಕಾಗಿ ಸುತ್ತುವ ಬಟ್ಟಿ, ಹೊವು ಮುಂತಾದುವು: ಮುತ್ತಿನ ರಂಗವಲಿ 
ಗಳಿಂ ಚಿನ್ನದ ಕಂಭಗಟ್ಟಿನಿಂ ಶೃಂಗಾರಂ ಮಾಡುವುದುಂ (ಧರ್ಮಾಮೃ. 
೮-೨೧೫) ; ಕಂಗೆ ಸುರಂಗವೆನಿಸಿದೆ ಕಂಭಗ ಟ್ಟ ನ ಮೇಲುಕಟ್ಟುಗಳ 
(ಬಸ ಪು. ೧೨-೧೩). ಕಂಬಗೆಟ್ಟು : ಬಳ್ಳಿ ಮಲ್ಲಿ ಗೆಯ ಮುಗುಳ 
ಮಾಲೆಯ ದುಗುಲದ ಕಂಬಗೆಟ್ಟಿನಿಂ (ಮಲ್ಲಿಪು. ೭-೫೧). 
[ಕಂಭ ಕಟ್ಟು] 
ಕಂಭದೀವಿಗೆ (ನಾ). ಕಂಬದ. ಮೇಲಿನ ದೀಪ: 'ತೂಗುಂಜೊಡರ್ಗ 
ಳನ್ನು ಕಂಭದೀವಿಗೆಗಳನ್ನು ಬತ್ತಿವೊತ್ತಿಸಿ (ಮಂತ್ರಶ. ೧೦೯೯-೬). 
[ಕಂಭ *- ದೀವಿಗೆ] 
ಕಂಭನಿಆಸುಗೆ (ನಾ). ಕಂಬವನ್ನು ನಿಲ್ಲಿಸುವಿಕೆ;:ಕಂಬವನ್ನು 
ಹಿಸುವುದು: ಗುಂಡೋತ್ತರದಂತೆ ನೆಲಗಟ್ಟನಂತೆ ರಂಗಘಟ್ಟಕೆ 
ಯಂತೆ ಕಂಭನಿಜಿಸುಗೆಯಂತೆ ಕರುಮಾಡದಂತೆ .... ಪದಿಮೂಯು 
ಗುಣಸ್ಥಾನಂಗಳಿರ್ದಫುವು (ಧರ್ಮಾಮೃ. ೧೨-೨೪). 
[ಕಂಭ + ನಿಟೀಸುಗೆ] 
ಕಂಭನಿಯಿಗೆ (ನಾ). ಕಂಬದ ಸ್ಥಾಪನೆ: ನೆಲಗಟ್ಟನ ಮೇಲೆ ಕಳಶಮನಿ 
ಡುವ ಗುಂಡೋತ್ತರದೆ ಮೇಲೆ ಸೊದೆಯಂ ಬಟಕಿವ ಕಂಭನಿಜುಗೆಯಿಲ್ಲದೆ 
ಜಿನಭವನಮಂ ಮಾಟ್ಕು ... ಕಟ್ಟೆಗ್ಗನಂ ಪೋಲ್ಕುಂ. (ಧರ್ಮಾಮೃ. 
೧೨-೨೪). [ಕಂಭ + ನಿಜುಗೆ] 
ಕಂಭಪೂಣೆ, ಕಂಬಪೂಜೆ (ನಾ). ೧. ಕಟ್ಟಡ ಕಟ್ಟುವಾಗ ಮೊದಲು 
ನಿಲ್ಲಿಸಿದ ಕಂಭಕ್ಕೆ ಮಾಡುವ ಪೂಜೆ(). ಕಂಬಪೂಜೆ: ೨. ಮದುವೆ 
ಯಲ್ಲಿ ಮಾಡುವ ಒಂದು ಶಾಸ್ತ್ರ; “ಮುಂಡಿಗೆ ಮುಹೂರ್ತ? 
(ಶ್ರಳಣ್ಣ). [ಕಂಭ + ಪೂಜೆ) 
ಕಂಭಮುಹೂರ್ತ (ನಾ). - ಕಂಭಪೂಜೆ ೧ (8). 
[ಕಂಭ + ಮುಹೂರ್ತ] 
ಕಂಭರಾಜಗೀರೆ, ಕಂಬರಾಜಗೀರೆ (ನಾ). ಒಂದು ಬಗೆಯ ಸಸ್ಯ: 
“ರಕ್ತ ಬಾಪ್ಪಃ - ಕಂಭರಾಜಗೀರೆ (ಓಷಧಿ. ೧೩೪). ಕಂಬರಾಜಗೀರೆ : 
“ಬಾಸ್ಪಿಕ - ಅಂಬಟಿ, ಇಂಗು, ಪತ್ರ, ಕಂಬರಾಜಗೀರೆ.? (ಓಷಧಿ. ೧೦೮). 
[ಕಂಭ್ಯ + ರಾಜಗೀರೆ] 
ಕಂಭವತಿ, ಕಂಬಾವತಿ, ಕಂಭಾವತಿ (ನಾ). ೧. ಒಂದು ಬಗೆಯ 
ಸೀರೆ : ಕೃಷ್ಣ'ನಾರಿ ದ್ರೌಪದಿಗೆ ವಸ್ತ್ರ ಅಕ್ಷಯವೆಂದನು ಸುರುತಿ ಕಂಭವತಿ 
ಸಣ್ಣ. ಬಣ್ಣ ಸೀರೆಗಳು ಮೇರುವಿನ ಜೆಟ್ಟಿದಂತೆ ಮಹಿಮೆ ತೋಟಾದ 
(ಪುರಂದ. ೫-೭೨-೧೯). ಕೆಂಜಾವತಿ: ೨. ಭಾರಿ ಅಂಚುಳ್ಳ ಉಡಿಗೆ 
(ಸ್ಕಾಂಡಕ) ಕಂಭಾವತಿ: ೨. (ಸ್ಯಾಂಡರ್‌). [?) 


20 


25 


80 


35 


45 


ಕಂಸಾರಿ 


ಕಂಭವಲಿ, ಕಂಬನಲಿ, ಕಂಬೋಲಿ (ನಾ). ಕಂಬಕ್ಕೆ ಮಾಡುವ 
ಪೂಜೆ; ಒಂದು ಶಾಸ್ತ್ರ: ತಿಂಗಳ ಕಂಭವಲಿಯ ಮಾಡಿರುತಿಪ್ಪ 
ಮಂಗಲವ ಕಮಲಿನಿಯೂ (ಪೂಜ್ಯಚ. ೮-೧೧೬). ಕಂಬವಲಿ : ಇಳೆ 
ನುತಿಸಂತೆ ನಾಕಬಲಿಯಂ ಮಿಗೆ ಮಾಡಿ ಮಗುಟ್ದು ಬಂದು ಸಂಕುಳಮದು 
ಪೆರ್ಚೆ ಕಂಬವಲಿಯೊಳ್‌ ನಲಿದೋಕುಳಿಯಾಡಲು (ಉದ್ಭಟ. ೮-೬೯); 
ಆದುವು ನಾಗವಲಿಯು ಕಂಬವಲಿಯು ಮತ್ತಾದುವಂತೊಸಗೆಯೌತಣವು 
(ನಾಗಕು. ೩-೮೧). ಕಂಬೋಲಿ: ಮಲಗವೇಲಿಗೆ ಬಂದು ಕಂಬೋ 
ಲಿಯ ಶಾಸ್ತ್ರ ಮಾಡಿ ಬಂಧುಜನರನ್ನು ಬೀಳ್ಕೊಟ್ಟರು (ಕಛವಿ. ೩೧೦); 
ಮರುದಿನ ಅಮಾವಾಸ್ಯೆ ; ಆಮೇಲೆ ತಿಂಗಳ ಕಂಬೋಲಿ (ಶ್ರೀಕಥೆ. 
೧೧೦). [ಕಂಭ + ಬಲಿ] 

ಕಂಭಶಕ್ತಿ (ನಾ). ಆಧಾರಭೂತ ಶಕ್ತಿ; ಬೆಂಬಲಿಗ ಶಕ್ತಿ (7): 
ತೊಡೆಗಳನುಡಿಯಲ್‌' ಗುರುಗಳ್‌ ತೊಡೆಸಕ್ಕೆ ಗಳಾಗೆ ಮಳುಟಭಂಗಂ 
ಮಾಡಲ್‌ ನುಡಿದೆನಗೆ ಮಕುಟಬದ್ಧರುಮೊಡನಿರ್ದರುಮವರ 
ಕಂಭಶಕ್ತಿಗಳಾದರ್‌ (ಗದಾಯು. ೧-೬೮). [ಕಂಭ + ಶಕ್ತಿ] 

ಕಂಭಾವತಿ "ಕಂಭವತಿ' ನೋ. 

ಕಂಸ (ನಾ). ೧. ಕಂಚು. ೨. ಲೋಹದಿಂದ ಮಾಡಿದ.ಕುಡಿಯುವ 
ಬಟ್ಟಲು. ೩. ವರ್ತುಳಭ ಪರಿಘದ ಒಂದು ಭಾಗ್ಯ “ಅಂಶ; 
«()' ಆವರಣ ಚಿಹ್ನೆ:. ಇಂತಹ ಮಾತುಗಳು ಕಂಸದೊಳಗಿರುವ 
ಶಬ್ದಗಳಂತೆ, ಓದುವ ಸಲುವಾಗಿವೆ (ಯಕ್ಷಬ. ೧೧೩). ೪. ಕೃಷ್ಣನ 
ಮಾವನಾದ ಮಥುರಾದೇಶದ ಅರಸು: ಶಿಶುಗಳಾಜುಮವೀ ಕ್ರಮ 
ದಿಂದೆ ಕಾಲಕಾಲಾಕೃತಿ ಕಂಸನಿಂ ಲಯಮನೆಯ್ದಿರೆ (ಜಗವಿ. ೨-೫೬). 

[Aೆಂ.] 
ಕಂಸಜಿತ್ತು (ನಾ). ಕಂಸನನ್ನು ಗೆದ್ದವನು; ಕೃಷ್ಣ (ಕಿ). 
[< ಸಂ. ಕಂಸಜಿತ್‌] 

ಕಂಸತಾಲ, ಕಂಸತಾಳೆ (ನಾ). ಕಂಚಿನಿಂದ ಮಾಡಿದ ತಾಳ (8). 
ಕಂಸೆತಾಳೆ: ಕಂಸತಾಳಾವಳಿಯ ಘೋಷಣವೆಸೆಯಲಾ ಧೂಪಾರತಿಯ 
ನೀಯೆ (ಬಸಪು. ೧೨-೩೪). [ಕಂಸ + ತಾಲ್ಕ] 

ಕಂಸತಾಳ "ಕಂಸತಾಲ' ನೋ. 

ಕಂಸಬೆ "ಕಸಬೆ” ನೋ. 

ಕಂಸಸೂದನ (ನಾ). ಕಂಸನನ್ನು ಕೊಂದವನು; ಕೃಷ್ಣ: ಪುಟ್ಟದಸಂ 
ಎ. ಉಗ್ರಸೇನ ಭಯಭೇದನನುದ್ಧತ ಕಂಸಸೂದನಂ (ಜಗವಿ. ೨-೮೪). 

[ಕಂಸ + ಸೂದನ] 

ಕಂಸೆಹರೆ (ನಾ). ಕಂಸನನ್ನು ಕೊಂದವನು; ಕೃಷ್ಣ (8). [ಸಂ.7 

ಕಂಸಾಂತಕ (ನಾ). ಕಂಸಸೂದನ : ಹಂಸಧ್ವಜಂ ಕಾದಲೆಂತಹುದೊ 
ಯೆನುತುಮಾ ಕಂಸಾಂತಕಂ ನಿಧಾನಿಸಿಕೊಂಡು ಶಕ್ರಸುತನಂ ಸೈರಿಸೆನುತೆ 

» ಐತಂದನಾಗ (ಚೈಮಿಭಾ. ೧೪-೨೬). (ಕಂಸ * ಅಂತಕ) 

ಕಂಸಾರಕ (ನಾ). ಕಂಚು, ಹಿತ್ತಾಳೆ ಮೊದಲಾದ ಲೋಹದ 
ಕೆಲಸ ಮಾಡುವವನು: ಉತ್ಕ್ರಿ(ತ್ಯೀ)ರ್ಣ್ಣಂ ಕ[ನ್ಶಾ](ಮ್ಸಾ)ರಕಾ(ಕ) 
ದೇವಪಿಲೇನೇತಿಃ(ತಿ) (ಎಇ. 20120, ೧೩೬-೩೫ ; 9ನೆಯ ಶತ). 

[< ಸೆಂ. ಕಾಂಸ್ಕೃಕಾರಕ] 

ಕಂಸಾರಾತಿ (ನಾ). - ಕಂಸಾರಿ (4. [ಕಂಸ * ಅರಾತಿ] 

ಕಂಸಾರಿ (ನಾ). ಕಂಸನ ವೈರಿ; ಕೃಷ್ಣ: ಭೀಕರಸಾಮಂತನಿಕಾಯ 
ದೈತ್ಯಬಳವತ್ಯಂಸಾರಿ ಕ 0 ಸಾರಿ ಸಂಗರರಂಗಕ್ಕಹಿವೈರಿವೈರಿಯೆನಿಪಂ 
ಸಾವನ್ನ ನಾಗಾರ್ಜ್ತುನಂ (ಎಕ. ೪1, ತರೀಕೆ. ೪೨-೪೦ ; 1206) ; ಕಂಸಾರಿ 
ಬಾರದೆ. ನರಂಗೆ ಸೋಲ್ವವನಲ್ಲ ಹಂಸಧ್ವಜಂ ಧುರದೊಳು (ಜೈ"ಮಿ ಭಾ. 
೧೦-೪೯). [ಕಂಸ*- ಅರ್ಯ) 


ಕಂಸಾರಿಸಖ 


ಕಂಸಾರಿಸಖ (ನಾ). ಕೃಷ್ಣನ ಗೆಳೆಯ; ``ಅರ್ಜುನ: ಎದುರಿಗೆ 
ಕಂಸಾರಿಸಬನು ಪಾಂಡವಸೇನೆಯನ್ನು ಹಂಸವ್ಯೂಹದಲ್ಲಿ ಒಡ್ಡಿ ನಿಂತನು 
(ಭಾಮಣಿ. ೨೬). [(ಕಂಸಾರ + ಸಖ] 

ಕಂಸಾಳೆ, ಕಉ£ವು]ಸಾಳ, ಕಾಂಸಾಳ, ಕೌಸಾಳ (ನಾ). ಕಂಚಿನ 
ದೊಡ್ಡ ತಾಳೆ: *ಕಾಂಸ್ಕೃತಾಳ - ಕಂಸಾಳ ೫ (ಶಮದ. ೨೯೩ ಪ್ರಯೋ); 
ಸುಗತಿಯನುಗುಳ್ವ ಕರಡೆಗಳ ಮೇಳೈಪ ಕಂಸಾಳದ ಗರ್ಗರಿಪ ಗಿರ್ಗಟಿ 
ಗಳ (ಗಿರಿಕ. ೧೦-೭೭ ವ); ಆವೆಜ ಕರಡೆಗಳ ತಾಳ ಕಂ [ಪಾಠಾಂ. ಕೌ] 
ಸಾಳ ರನದೊಳಗೆ ನಡೆದನು (ಖಿದ್ದರಾ. ೫-೨೦); ಕರಡೆ ಕಂಸಾಳ 
ಡೊಳ್ಳಾರಿ ಟುಮುಕು ತಂಬಟಂ (ಚಿಬಪು. ೬-೭). ಕಉ[ವು]ಸಾಳೆ: 
ಶಿವರಾತ್ರಿಯ ರತದುತ್ಸಹ ಕರಡೆ ಕಉ£ವು3] ಸಾಳ ಡೋಳು ಕಾಳೆ ನಂದಾ 
ದೀವಿಗೆಯಿನ್ತ ಳೆ ನಡೆಯಬೇಕು (ಎಕ. ೪1, ಚಿಕ್ಕಮ, ೪೮-೧೩ ; 1549). 
ಕಾಂಸಾಳೆ: “ಜಗಳೆಯೆ ಕಾಂಸಾಳಂ? (ಕವಕಂ. ೨೪೯). ಕೌಸಾಳೆ: 
ಆಗಳುಣ್ಮಿದವು ಕೌ[ಪಾಠಾಂ. ಕೈ]ಸಾಳದ ಫಳತ್ಯಾರ (ಬಸರ. ೭-೧೦೪); 
ಭೋರ್ಗರೆವ ಭೇರಿ ನಿಸ್ಸಾಳ್ಗಳಿಂ ತರತರದೊಳೊದಲುತಿಹ ಕಹಳೆ 
ಕೌಸಾಳ್ಗಳಿಂ (ಪ್ರೌಢರಾ. ೧-೪೨). [< ಸಂ. ಕಾಂಸ್ಕತಾಲ] 

ಕಂಸಾಳಕ (ನಾ). ಅಕ್ಕಸಾಲಿಗ (ಕ). 

[ಕಂಸಾಳ 4- -ಕ್ಕ. / ತೆಲು. ಕಂಸಾಲ, ಕಂಸಾಲಿ] 

ಕಂಸಾಳಗಿತ್ತಿ (ನಾ). ಕಂಸಾಳವನ್ನು ಬಾರಿಸುವವಳು : ಓಲಗದವರ 
ಚಿತ್ರದಾಟದ ತಾಳಧರಿಗಳ ಕಹಳೆಕಾಆರನಾಲಿಸುವ ಕಂಸಾಳಗಿತ್ತಿ 
ಯರು (ಬಸಪು. ೫-೪೩). [ಕಂಸಾಳ + -ಗಿತ್ತಿ] 

ಕಂಸಾಳೆ (ನಾ). ಕಂಚಿನ ಕಹಳೆ: ಕರಡಿ ಕಂಸಾಳೆ ಹೆಗ್ಗಾಳಿ (ಸಿದ್ಧಕಾ, 
೮-೬): ಬೀಣೆಯ ಜವಳಿಮದ್ದಳೆಯ ಕಂಸಾಳೆಯ (ರಾಮಾಶ್ವ. ೭೮-೧೯). 

[ಆ ಸೆಂ. *ಕಾಂಸ್ಕೃಕಾಹಲಾ] 

ಕಂಸಾಳೆಪದ (ನಾ). ತಾಳಕ್ಕೆ ತಕ್ಕಂತೆ ಲಯಬದ್ಧವಾಗಿ ಹಾಡುವ 

ಹಾಡು: ಕೆಲವು ಹಳ್ಳಿಗಳಲ್ಲಿ ಕಂಸಾಳೆಪದಗಳು ಈಗಲೂ ಇನೆ (ರೂಢಿ). 
[ಕಂಸಾಳೆ * ಪದ್ಮ] 

ಕಂಸಿ (ನಾ). ಜಾಗಟಿ: ಢಥೋಲ್‌ ಮತ್ತು ಕಂಸಿ(ಜಾಗಟಿ)ಯ ಧ್ವನಿಗೆ 

ಮರದ ಖಡ್ಗ ಗಳಿಂದ ನರ್ತಕರು ಕುಣಿಯುತ್ತಾರೆ (ಆಭಾನೃ. ೧೨೮). 
[೮ ಸಂ. ಕಂಸೀಯ - ಕಂಚು] 

ಕಃಸದಾರ್ಥ (ನಾ). ಅತಿ ತುಚ್ಛವಾದ ವಸ್ತು ; ಬೆಲೆಯಿಲ್ಲದುದು : 
ಹೋನ್ಸಳ ನೀಡತನದ ಮುಂದೆ ಅವನು ಕಃಪದಾರ್ಥವೆಂದೇ ಅನ್ನಬಹುದು 
(ಅಂಬಿಕೆ. ೮೩) ; ನಾನೊಂದು ಕಃಪದಾರ್ಥವಾದಾಗ ಉಂಟಾದ ವ್ಯಥೆಯ 
ಮುಂದೆ ಆ ಅಗಲಿಕೆಯ ಬೇನೆ ಏನೇನೂ ಇಲ್ಲವೆಂದೇ ಹೇಳಬಹುದಿತ್ತು 
(ಪುನರು. ೩೮೯). [ಸಂ. (ಕಃ + ಪದಾರ್ಥ) 

ಕಕಂಟಕ (ನಾ). ಓತಿ; ಓತಿಕೇತ : ಹುಭುಗಡ್ಡೆಯ ದೇವತೆ ಅಲ್ಲಿಗೆ 
ಬಂದು, ಕಕಂಟಕ (ಎಓತಿ ಕಾಟ) ರೂಪವನ್ನು ತಳೆದು, ಆ ಮಂಗಲವೃಕ್ಷದ 
ಬೊಡ್ಡೆಯಲ್ಲಿ ಸೇರಿ (ಬುದ್ಧಜಾ. ೧೨೬). [ಪಾಲಿ. ಕಂಟಕ) 

ಕಕಂದಿ (ನಾ). ಒಂದು ಬಗೆಯ ತೆರಿಗೆ (?): ಕವರ್ತ್ರೈ ಸೇಸೆ ಒಸಗೆ 
ಮನ ಕರೆ ಕೂಟ ಕಕನ್ತಿ ಬೀರವಣ ಕೊಡತಿವಣ ಕತ್ತರಿವಣ ... ವೊಳ 
ಗಾಗಿ ಹಲವು ಮಹಿಮೆಗಳಂ (ಮೈ ಆರಿ, ೧೯೩೨, ೧೬-೩೦; 1669), [?] 

ಕಕಬಿಕ "ಕಕವಕ' ನೋ. 

ಕಕಬಿಕಗೊಳು (ಕ್ರಿ). ಗದ್ದದವಾಗು; ಮಾತು ತಡವರಿಸು : ಹದಿದು 
ಸಡಿಲದ ತೆಕ್ಕೆ... ರದಹತಿಯ ಚೀತ್ಕಾರ ಕಕಬಿಕಗೊಳುವ ಗಳರವದ 
ಹದನು (ಆನಂರಾ. ೭-೧-೭೨). 

[ಕಳಬಿಕ (ಆ ಕಕವಕ) + ಕೊಳು (ಆ ಕೊಳ್‌)] 
ಕಕಮಕ "ಕಕನಕ' ನೋ. 


೧೬೨೫೯ 


ಕಕುತ್ಸ್ಳ (ನಾ). ಇಕ್ಷ್ವಾಕುವಿನ ಮೊಮ್ಮಗ. 
ಕಕುತ್ಸಜ (ನಾ). ಕಕುತ್ಸ ವಂಶದವನು; ರಾಮಚಂದ್ರ: 


ಕಕುದ, 


4 


ಕಕಮುಖ "ಕಕವಕ' ನೋ. 
ಕಕರ (ನಾ). ಓರಟಿ: ಅವನೊಬ್ಬ ಕಕರ, ನಮ್ಮ ಮಾತು ಕೇಳೋದಿಲ್ಲ 


(ರೂಢಿ). [?. / ಸಂ. ಕರ್ಕಶ] 


ಕಕನ (ನಾ). ತಿಳಿಗೇಡಿ; ಮಂಕ; ಬೆಪ್ಪ: ಕಕವನ ಹಾಗೆ ಬಾಯಿ 


ಬಿಡುತ್ತ, ಬಡಿಸಿದ್ದನ್ನೆಲ್ಲಾ ಬಡಿಸಿಸಿಕೊಂಡು ಶಾಮಣ್ಣ ಎರಡನ್ನೂ ತಿಂದು 
ಮುಗಿಸಿ (ಮನೋನಂ. ೯೪). (1) 


ಕಳವಳ, ಕಕಬಿಕ, ಕಕಮಕ, ಕಕಮುಖ (ನಾ). ೧. ಭ್ರಾಂತಿ; ಅರಿವು 


ಮರುಳು; ಏನೂ ತಿಳಿಯದಿರುವುದು : ಕಾಮವಿಕಾರದ ಇಚ್ಛೆಯಂ 
ಪುಟ್ಟಸಿ ಕಳವಳಿಸಿ ನುಡಿಯುತ್ತಿ ಹುದು ಕಕವಕ ಭಾಷೆಗಳನ್ನಾಡಿಸುಕ್ತಿ ಹುದು 
(ಕರಹ. ೬೮). ಕಕಬಿಕ : ೨. ಗದ್ಗದ; ಮಾತು ತಡವರಿಸುವಿಳೆ. 
"ಕಕಬಿಕಗೊಳು' ಪರಾ. ಕಕಮಕ : ೧. ಇವರಿಬ್ಬರ ಮಧ್ಯೆ ನಾನು 
ಏನುಮಾಡುವುದೂ ತೋಚದೆ ಕಕಮಕನಾಗಿದ್ದೆ(ಸಣ್ಣಕ. X, ೧೭೬); ಇಷ್ಟು 
ಹೊತ್ತಿಗೆ ಅಮಲ್ಹಾರರಿಗೆ ಕಕಮಕ ಹಿಡಿದಿತ್ತು (ಶ್ರೀಕಥೆ. ೧೩೭) ; ಯಾವು 
ದನ್ನು ತಿನ್ನುವುದು, ಯಾವುದನ್ನು ಬಿಡುವುದು ಎಂದು ಕಕಮಕ ಹಿಡಿಯಿತು 
(ರಾಗಿಣಿ. ೨೨೯). ಕಕಮುಖ: ೧. ನಕುಲ ಸಹಜೀವ ಭೀಮಾರ್ಜುನರು 


. ಸೋತರಿನ್ನೆಲ್ಲಿಯದನಂತಸೇನೆ 'ಕಕಮುಖಮಾಗೆ ಪ್ರಳಯದ ಸಿಡಿಲತೆಜ 


ದೊಳಾ ಶಕುತಿಯೈದಿತ್ತು (ಲಕ್ಷ್ಮಭಾ. ೮-೩-೪೬). 


1) 


ಕಕಾರ (ನಾ). [ವ್ಯಾಕ] - ಕೃ: ಪ್ರಕಟಿತರ ವೃಂಜನ ಸಂಜ್ಞೆ ಕಕಾರದಿನಾ 


ಳಕಾರಪರ್ಯಂತಂ (ಶಮದ. ೧೩). 


[ಸಂ.) 


ಕಕುಂದರ (ನಾ). ಕಟ ಪ್ರಜೀಶದಲ್ಲಿ ಒಿಕ್ರಿಯ ಮೇಲ್ಬಾಗದಲ್ಲಿರುವ 


ಕುಳಿ: *ಕಕುಂದರಂ ಕುಂಡೆಗಳ ತಟದ ಕುಣಿಯಕ್ಕು* (ಮಂಗರಾ. 
[ಸೆಂ.] 


೯೮-೧೭). 


[ಸಂ.7 


ರವಿಸುತನಲ್ಲಿಗೈತಂದಜುಹಿದನು ಬರವನು ಕಕುತ್ಸ್ಮಜನ (ತೊರರಾ. 
(ಸಂ.] | 


೪-೧-೨೧). 


ಕಕುದ (ನಾ). ೧. ಶಿಖರ; ತುದಿ. ೨. ಬೆಟ್ಟದ ತಪ್ಪಲು. ೩. ಗೂಳಿಯ 


ಹಿಣಿಲು; ಡುಬ್ಬ: ಪೊಜವಖ್ಟಿತ್ತು ಕಾಂತಾರದಿಂ ಪಾಟಲನೇತ್ರಂ 
ತುಂಗಗಾತ್ರಂ ಘನತೆರಕಕುದಂ .ಶಾತಶೃಂಗಂ ಗವೇಂದ್ರಂ (ಜಗವಿ. 
೫-೩೫); ಇಂದುಶೇಖರನು. .. ನಿನ್ನಯ ಕಕುದಮಂ ಪಿಡಿದು (ಪ್ರಧುಪು. 
೮-೮). ೪. ಕೋಡು; ಕೊಂಬು. ೫. ಗೂಳಿಯ ಮುಸುಡ್ಕು 
—ಮುಖ. ೬. ಗೂಳಿ; ಹೋರಿ. ೭, ಶ್ರೇಷ್ಠ; ಮುಖಂಡ. 
ರೆ. ರಾಜಚಿಹ್ನೆ. ೯. ಕತ್ತಿ; ಖಡ್ಗ. ೧೦. ಆಕಾಶ: *ಪ್ರಧಾನಮುಂ 
ಪುಂಗವ ತದ್ವಿಷಾಣ ತತುಪ್ರೋತಕಮದ್ರಿತಟಿಂ ಕೃಪಾಣ ರೋಧೋಂಗಣ 
ಮೆಂಬಿವುಂ ಕಕುದಮಕ್ಕುಂ ೫ (ನಾನಾರ. ೧೪೪). [ಸೆಂ.] 


ಕಕುದಿ (ನಾ). ಹಿಣಿಲುಳ್ಳದ್ದು ; ಡುಬ್ಬವುಳ್ಳದ್ದು : ಕಕುದಿಯುಮವ 


ಯವ ಹೀನಾಧಿಕನುರೆಸ್ತನಿಯುಂ ತ್ರಿಕರ್ಣೆಯುಂ... ಕುಲನಾಶಕರಂ 
(ಅಶ್ವಶಾ. ೪-೪೩); ಕಕುದಿಯ ಸಂಧಿಯಪೇಕ್ಷಿಸು ಕಕುಸಂದಿಯೆಡೆಗೆ 
ರಂಧ್ರಮೆಯೆಂದುಂ (ಅಶ್ವಶಾ. ೯-೪೧). [4 ಸೆಂ. ಕಕುದ್ಮಿನ್‌] 


ಕಕುದ್ದಿರಿ (ನಾ). ಒಂದು ಬೆಟ್ಟಿದ ಹೆಸರು; ಶಿವಗಂಗೆ ಬೆಟ್ಟ: 


ಭೂಲೋಕಪಾನನ ಕಕುದ್ದಿರಿ ಸುದಾಕ್ಷಿಣ್ಕ್ಣ ಕೈಲಾಸವದಜ ಮೇಲಣ 
ಗವಿಯ ಸಿಂಹಾಸನ (ವೀಕೈಪು. ೧-೧-೬೫). 
[ಸೆಂ. (ಕಕುದ್‌ + ಗಿರಿ)] 


ಕಕುದ್ಮ (ನಾ). ಗೂಳಿ; ಹೋರಿ: “ಉಕ್ಷಂ ವೃಷಂ ಕಕುದ್ಮಂ [ಬಾಕಾಂ. 


ಗ್ಲಂ]... ಎನೆ ಯೆತ್ತೆನಿಕ್ಕುಂ (ಮಂಗರಾ. ೫೩-೧). 
[< ಸಂ. ಕಕುದ್ಮತ್‌] 


ಕಕುದ್ಮತಿ 


ಕಕುದ್ಮತಿ (ನಾ). ತಿಕ; ಪಿಕ್ರೆ; ಜಘನ: *ಕಾಂಚೀಪದಂ, ಕಳತ್ರಂ, 
ಜಘನಂ, ಶ್ರೋಣೀ, ಕಕುದ್ಮತೀ- ಈ ೫ ಜಘನಂೌ (ಹಲಾಯು, 

[ಸಂ. ಕಕುದ್ಮ ತೀ) 

ಕಕುಭ (ನಾ). ೧. ದಿಕ್ಕು: ನಿಜಪೀರಂಗಳಿಂದೆಟ್ಟುದಾಗಳ್‌ ತೀವುತ್ತಿ 
ರ್ಪನ್ನೆಗಂ ಭೂಷಣರುಚಿ ಕಕುಭಾನೀಕಮಂ ರಾಜಲೋಕೆಂ ( ಸಂರಾಮಾ, 
೫-೭೬), ೨. ಆಕಾಶ: ಧರೆಯೊಳ್‌ ತೋರ್ಪಂತಾ ಕಕುಭರೆಂಗಡೆೊಳ್‌ 
ತೋರ್ಪನನಿಲಪಥದೊಳ್‌ ತೋರ್ಪಂ ಪರಿಣತಿವೃತ್ತಮನೆನೆ ಬಿತ್ತರಿಸಿದ 
ಸಂದಿಂದ್ರಸಿಂದ್ರಜಾಲಿಗತನಮಂ(ಅಜಿಪು. ೫-೧೪).೩, ಮತ್ತಿಯ ಮರ; 
ಅರ್ಜುನ ವೃಕ್ಷ: ಅರ್ಜುನ, ಕಕುಭಃ - ಈ ೨ ಮತ್ತಿ? (ಹಲಾಯು. 
೩೨-೪೨) ; ಕಕುಭಾಶೋಕೆ ಕದಂಬ ಲುಂಗ ಲವಲೀ ಭೂಜಾರ್ಜುನಾ 
ನೋಕಹ.ಪ್ರಕರಂ (ಸಂಪಭಾ. ೫-೮೦). ೪, ಶಿಖರ. ೫. ಮುಖ್ಯ. 
೬. ವೀಣೆಗೆ ಹೊಂದಿಸಿರುವ ಕುಂಬಳಕಾಯಿಯ ಬುರುಡೆ. 
೭. [ಸಂಗೀತ] ರಾಗಗಳಲ್ಲಿ ಒಂದು. 

(ಸಂ. ಕಕುಭ್‌, ಕಳುಭ] 

ಕಕುಭದಂತಿ (ನಾ). ದಿಕ್ಕಿನ ಆನೆ; ದಿಗ್ಗಜ: ಸಕಳ ಚಂದ್ರಮುನಿ 
ನಾಥರುರ್ವ್ವರಾ ಸಕಳದೊಳ್ಬರಮಯೋಗ್ಯರೆಂಬುದಂ ಕಕುಭದನ್ತಿಗಳ 
ದನ್ನದೊಳ್ಳರಂ ಪ್ರಕಟಮಾಗೆ ಬರೆದಂ ಪಿತಾಮಹಂ (ಎಕ, ೪111, ನಗರ, 
೫೭-೯೩; 1077). (ಕಕುಭ + ದಂತಿ] 

ಕಕುಭವಸನ(ನಾ). ದಿಕ್ಕುಗಳೇ ಬಟ್ಟಿಯಾಗಿ ಉಳ್ಳವನು; ದಿಗಂಬರ; 
ಶಿವ: ತಿಳಿಯದೇ ಕಕುಭವಸನನ [ಪಾಠಾಂ. ಮಖವೈರಿಯಂ) ಜಆಕಿದು 
ಮರುಳು ಮಾತಾಡಿದರೆ ಕರಿನಿಕರ ಸರಿಯೆ ಹರಿಗೆ (ಪ್ರೌಢರಾ, ೧೮-೩೭). 

` [ಕಕುಭ * ವಸನ] 

ಕಕುಲತೆ "ಕಕ್ಕುಲತೆ' ನೋ. 

ಕಕುಲಾಕಿ "ಕಕ್ಳುಲತೆ ನೋ. 

ಕಕುಲಾತೆ "ಕಕ್ಕುಲತೆ? ನೋ. 

ಕಕುಸಂದಿ (ನಾ). ಕಕುದಿಯ ಸಂದಿ (?): ಕೆಕುದಿಯ ಸಂಧಿ 
ಯಶೇಕ್ಷಿಸು ಕಕುಸಂದಿಯೆಡೆಗೆ ರಂಧ್ರಮೆಯೆಂದುಂ (ಆಶ್ವಶಾ. ೯-೪೧). 


[7] 
ಕಕುಳತೆ "ಕಕ್ಕುಲತೆ' ನೋ. 
ಕಕೂಟ (ನಾ). ಒಂದು ಜಾತಿಯ ಹೆಕ್ಕಿ; ಸರಕುಟವಕ್ಕಿ: “ಶರವೈರಿ 
ಯೆನಲಾ ಕಕೂಟಮೆನಿಕ್ಕು[ಪಾಕಾಂ. ವಾಕ್ಯೋ(ಟಮೆನಿಸಿ, ವಾಕಂಕೂಟ) ? 
(ಮಂಗರಾ. ೫೧-೬). 


[?) 
ಕಕೋಕಶಾಸ್ತ್ರ "ಕಕ್ಫೋಕಶಾಸ್ತ್ರ' ನೋ. 
ಕಕೋರ್ಲ (ನಾ). ಒಂದು ಬಗೆಯ ಸಸ್ಯ: ಹೆತ್ತರಾಣಿಕೆ, ನಲ್ಲ, 
ಹೆದ್ದರಣೆ, ಬಿಳಚಿ, ತೆರಣಿ; ಕಕೋರ್ಲ (ಮೈಣಗಿ. ೬೩--೧೨೬೯). [?1 
ಕಕ್ಕ (ನಾ). ಡೊಂಕು; ಡೊಂಕುತನ; ವಕ್ರತೆ (೪. [1] 
ಕಕ್ಕೃ, ಕಾಕ್ಕ, ಕಾಕಾ; (ನಾ). (ಉಕ) ಚಿಕ್ಕಪ್ಪ; ತಂದೆಯ ತಮ್ಮ: 
ಲಕ್ಷ್ಮಣನು ನಿಮ್ಮ ಕಕ್ಕನಾಗಬೇಕು (ಮುಂಬಯಿ. ೬-೪೦೫); ಅಂದು 
ನಮ್ಮ ಮನೆಯಲ್ಲಿ ನಮ್ಮ ಕಕ್ಕನ ಮಗನ ಹುಟ್ಟದ ಹಬ್ಬ (ಮಹಾತ್ಮಾ. 
೮೩). ಕಾಕ್ಕ: ಈ ಕಾಕನ ಹೆಸರನ್ನೇ ನನಗೂ ಇಡಲಾಯಿತು (ಬೆಂಜನ್‌. 
೧೧). ಕಾಕ್ಕಾ: ಮಕ್ಕಳೆಲ್ಲಾ ರಾಯರನ್ನು “ಚಾಕ್ಲೇಟು ಕಾಕಾ!” 
ಎಂದು ಕರೆಯುತ್ತಿದ್ದರು (ಕಂಬಹು. ೧೩೧). 
ಕಕ್ಕಂದಿರು (ಬಹುವೆ): ಜಯಣ್ಣನಿಗೆ ಕಕ್ಕಂದಿರು... ಸೋದರ 
ಮಾವ ಎಲ್ಲರೂ ಇದ್ದರು (ವೈನಿ. ೩೬). 
[«- ಪಾಠ. ಹಿಂ. ಮರಾ. ಕಾಕಾ; ಸಿಂಧಿ. ಕಾಕೊಎತಂದೆಯ 
ಸಹೋದರ] 


೮೪-೩೫೮). 


೧೬೩೬೦ 


ಕಳ್ಳಡಿ 


ಕಕ್ಕ (ನಾ). (ಮಕ್ಕಳ ಭಾಷೆಯಲ್ಲಿ) ಹೊಲಸು; ಹೊಲಸು 

ಪದಾರ್ಥ: "ಥೂ - ಕಕ್ಕ ಅದನ್ನ ತಿನ್ನಬಾರದು? (ಅವತಂ. ೬೦). 
[ಆ ಕಕ್ಕಸು?) 

ಕಕ್ಟಂಬು (ನಾ). ಒಂದು ಬಗೆಯ ಬಾಣ; ಮುಳ್ಳಿನ ಬಾಣ; 
“ಹಕ್ಕುಳ್ಳ ಅಂಬು” (ಪ್ರಭಣ್ಣ): ಮುಂ ಮೊನೆ ನೆರಕೆ ನಾರಾಚಂ 
ತಗರ್ತಲೆಯಂ ನೆಜನರಿ(ವ] ಕ [ಣೆ] ಗೆಲೆಯಂಬು ಕಕ್ಕಂಬು ಕೆಲ್ಲಂಬು 
ಮೊನೆಯಂಬು [ತೀವೆ ಕಣ್ಣಂ] (ಪಂಪಭಾ. ೧೩-೩೯); ಕಕ್ಕಂಬಿಂ ಮೊನೆ 
ಯುಂಬಿಂ ನೆಲೆಗಕ್ಕಂ ಬಿಲ್ಲಾಂತು ಕೆಲ್ಲಕೆಲ್ಲಂಬುಗಳಿಂ ಚಕ್ಕನೆ ಪೊಣ 
ರ್ದ್ವರ ತಲೆಗಳು ಮೊಕ್ಳ ನೆ ಪೋಸಿನೆಗಮೆಚ್ಚ ಬೆಳನಾಹವದೆಡೆಯೊಳು 
(ಮೈಆರಿ. ೧೯೩೦, ೬೬-೧೪ ; 1194). (ಕಕ್ಕ್ಯು + ಅಂಬು) 

ಕಕೃಟ್ಟ 'ಕರ್ಕಡೆ? ನೋ. 

ಕಕ್ಕಟ್ಟ (ನಾ). ಹೆಚ್ಚು; 
(ರೂಢಿ). 

ಕಕ್ಕಬೆ "ಕರ್ಕಡೆ' ನೋ. 

ಕಕ್ಕಡ್ಗ "ಕರ್ಕಡೆ' ನೋ. 


ಅತಿಶಯ : ಹಾಗಲಕಾಯಿ ಕಕ್ಕಟ ಕಹಿ 


[] 


.|ಕಕ್ಕಡ್ಯ (ನಾ). ೧. ಬಟ್ಟೆಯನ್ನು ಎಣ್ಣೆಯಲ್ಲಿ ನೆನೆಯಿಸಿ ಉರಿಸುವ 


20 


25 


80 


35 


40 


45 


ಕೈದೀಪ; ದೀವಟಿಗೆ: ಅಲ್ಲಿ ಬಹಳ ಕತ್ತಲೆ ಅದೆ; ಒಂದು ಕಕ್ಕಡಾ ಹಚ್ಚಿ 
ಕೊಂಡು ಹೋಗು (ಮುಂಬಯಿ. ೪-೬೨); ಕಕ್ಕಡ ಹೊತ್ತಿಸಿ ಕಣ್ಣುಗಳಲ್ಲಿ 
ಮಾಡಿಸಿ ಕೆನ್ಸೀರ್‌ ಜಳಕವನು (ಗರಿ. ೬೬-೪); ಮುಂದುಗಡೆ ಎತ್ತರದಲ್ಲಿ 
ಕಕ್ಕಡದಂತೆ ಉರಿಯುತ್ತಿರುವ ಪಂಜುಗಳು (ಗರುದಾ. ೫೮). ೨. ದಪ್ಪ 
ಬತ್ತಿ: ದಾಸಯ್ಯ ಗರುಡಗಂಬವನ್ನಿಟ್ಟು ಕಕ್ಕಡವನ್ನು ಚಾಚುತ್ತಿದ್ದ 
(ನದೀಪ. ೫೫). 

[?. / ತೆಲು, ಕಾಗಡಾ. / ಮರಾ. ಕಾಂಕಡ್ಕಾ ಕಾಕಡಾ] 
ಕಕ್ಕಡ್ಕ (ನಾ). (ಉಕ) ಆವರಣ (?) : ಒಂದೆರಡು ಸಾರಸಮಿಥುನ 
ಗಳು ಕೊಳದ ಕಕ್ಕಡದಲ್ಲಿ ಚೇತರಿಸುತ್ತಿದ್ದವು (ರಕ್ತ ಧ್ವ. ೨೫೩). 

(?) 
ಕಕ್ಕಡ್ಮ (ಗು). ಹಿರಿದು; ದೊಡ್ಡ ; ಪುಷ್ಪ. "ಕಕ್ಕಡವಂದಿ' ಪರಾ. 
[ಪ್ರಾ. ಕಕ್ಟಡ] 

ಕಕ್ಕಡವಂದಿ (ನಾ). ದೊಡ್ಡ ಹಂದಿ; ಪುಷ್ಪವಾದ ಹಂದಿ; “ಖಡ್ಗ 
ಮೃಗ” (ಕಾಮಾಶ್ಚ. ಕೋಕ): ಎನ್ನ ಚೆನ್ನಕುನ್ನಿಯನೀ ಕಕ್ಕಡ[ಪಾಠಾಂ. ಕಿ, 
ಕರ್ಕಡ]ವಂದಿ ಕೊಂದುದನ್ನಿದಜಕೊಡನಳಿವೆಂ ಕೊಲ್ಲದುಳಿಯೆನೀ ಸೂಕ 
ರನಂ (ಗಿರಿಕ, ೧-೧೦೮) ; ಕೆಡೆದಿರ್ದ ಶಬರನಂ ಕಕ್ಕಡ [ಪಾಠಾಂ. ಕಿ. 
ಕರ್ಕಡ]ವಂದಿಯನೀಕ್ಷಿಸುತ್ತೆ ಶಬರಸಮೂಹ ೦ (ಗಿರಿಕ. ೧-೧೧೦); 
ಕೊಕ್ಕರಿಸಿದ ಕಕ್ಕಡವಂದಿಯ . . , ಮೊಜಕಿವ ಬಲ್ಬುಲಿಯ ಗಜಬಜದ 
ಸಂಚಾರಂ ಬಲ್ಪಿರಿದಾಯ್ತು (ರಾಮಾಶ್ವ . ೮೪-೮). 

(ಕಕ್ಕಡ್ಡ + ಪಂದಿ] 

ಕಕ್ಕಡನೆಳಗು (ನಾ). ದೀವಟಗೆಯ ಬೆಳಕು : (ಕಳ್ಕಡವೆಳಗು ; ಏರು 
ತ್ತಿರುವ ಬೊಂಬುಳಿಯ ರುಲ್ಗಳಿಯ , . . ಬಾಜಣೆ; ತರುವಾಯ) 
(ಮಂತ್ರಶ. ೩೦-೫). [ಕಕ್ಕಡ್ಡ + ಬೆಳಗು) 

ಕಕ್ಕಡಾರತಿ (ನಾ). ಕಕ್ಕಡವನ್ನು ಹೊತ್ತಿಸಿ ಅದರಿಂದ ದೇವರಿಗೆ 
ಮಾಡುವ ಆರತಿ: ಮೋಹಿನಿಯು ಹೋದಾಗ ಸಂಜೆಯ ಕಕ್ಕಡಾರತಿ 
ಯಾಯಿತು (ದಾಸಹು. ೧೮). [ಕಕ್ಕಡ್ಯ + ಆರತ್ಲಿ] 

ಕಕೃಡಿ (ನಾ). ಒಂದು ಬಗೆಯ ಸೌತೆಕಾಯಿ (?) :. ಕಕ್ಕಡಿಯ ಕಾಯಿ, 
ಭದ್ರಮುಸ್ತಿ, ಮುಟ್ಟಿದರೆ ಮುನಿವ್ಯ ಧಾತಕೀಕುಸುಮ . . . ಸೇವಿಸಲು 
ಸಕಲಮೂಲವ್ಯಾಧಿಗಳು, ಗ್ರಹಣೇದೋಷ, ಶ್ವಾಸ, ಕಾಸ, ಇಸ್ಟನು 
ಪರಿಹರಿಸುವುದು (ವೈದ್ಯಸಾ. 1, ೧೯೯ ಟೀಕೆ). [ಆ ಸಂ. ಕರ್ಕಟ) 


ಕಳ್ಳಗೆ "ಕರ್ಳಡೆ' ನೋ. 

ಕಕ್ವಣೆವಲೆ (ನಾ). ಬೇಟಿಗಾರರು ಬಳಸುವ ಒಂದು ಬಗೆಯ ಬಲೆ: 
ತೊಡುಕುವಲೆ ಕೊಲ್ವಲೆ ಕಕ್ಕಡೆ(ಪಾಠಾಂ. ಡೆ]ವಲೆ ನಿಡುವಲೆ ಸಾಲ್ವಲೆ 
ಬಿಚುವಲೆಗಳಿನಿಪ್ಪುವೆಸೆದುವಾ ಬೇಂಟಿಗರೊಳ್‌ (ಶಬಶಂ. ೩-೨೪). 

[ಕಕ್ಕೆ ? + ಬಲೈ] 

ಕಕ್ಕಣಿ "ಕರ್ನಡಿ' ನೋ. 

ಕಕ್ಕನೆ "ಕಟ್ಟನೆ' ನೋ. 

ಕಕ್ಕನೆಐಮೆ:ಲ (ನಾ). ಒಂದು ಸ್ಥಳದ ಹೆಸರು (?) : ಆದಿವಾರಡುತ್ತ 
ರಾಯಣ ಸಂಕ್ರಾಸ್ತಿಯಂದು ಕುಂಬಿಟ್ಟಿಗೆಯ ಚಂ[ಡೇ]ಸ್ವರಕ್ಕೆ [ಆ] 
ಪೊಲದ ಕಕ್ಕನೆ ಆಲಮೇಲ ಬಟ್ಟಿಯಿಂ ಇ[ಸ್ಬುಂ]ಕದಲುಂ ಒಜಟನ 
ಕೋಲಲು ಬಿಟ್ಟಿ ಕೆಯಿ ಮತ್ತರೊಳಗೆ, .. ಮಾಣಿಗಳ್ಲೆ ಮತ್ತ ೨ (ಸೌಇಇ. 
XX, ೫೧-೧೯ ; 1077). [?) 

ಕಕ್ಕಬಿಕ್ಕರಿ "ಕಳ್ಳೃರಿಬಿಕ್ಕರಿ? ನೋ. 

ಕಸ್ಯ (ನಾ). ೧. ಮಾಸಲು ಬಣ್ಣ : "ಕಕ್ಕರ(ಮಾಸಲುಬಣ್ಣ)ವು ಸಂಧಿ 
(ಸ:ಜಿ)ಗೊಂಡ ಸಂಜೆಯಲ್ಲಿ' ಎಂದೂ... ನಮಗೆ ಶೋರುತ್ತಿದೆ 
(ನಾಡೊ €ಜ. ೧೬೯). ೨. ಒಂದು ಮದ್ಯದ ಹೆಸರು: . ಚಿಂತಾಮಣಿ 
ಗೇವುದಕ್ಕ ದಳಮಿಲ್ಲೀ ಕಕ್ಕರಕ್ಕಿಂತುಟಪ್ಪುದು ಕಳ್ಳಪ್ಪುದು ತಪ್ಪದೆಂದು 
ಕುಡಿಧರ್‌ ಕಾಮಾಂಗಮಂ ಕಾಂತೆಯರ್‌ (ಪಂಪಭಾ. ೪-೮೮). ಪಿ, ಸಿಹಿ; 
ಮಧು: ಕಕ್ಕರ ಇಲ್ಲದ ಹಣ್ಣು ಆಕ್ಕರೆ ಇಲ್ಲದ ಹೆಣ್ಣು ಸಿಕ್ಕರೂ ಬೇಡ 
(ಢಿ). [1] 

ಕಕ್ಕರ್ಯ "ಕರ್ಕದೆ' ನೋ. 

ಕಠ್ತರ್ನ (ನಾ) ಒಬ್ಬಾತನ ಹೆಸರು: ಕಕ್ಕರ ಮದಲೂರಿಜದು ತೊಲು 
ಗೊಣ್ಣೊಡಿ . ಬ್ಗ ಚಿಚಷ ಹ ಶ್ರೀಮೇಟಿಜ್ಣ ಣಿಯೂರುಳ್ಳೆಗಿ ಪಲರನ್‌: 
. . ಬಿಲ್‌ದು ಹ ಸಾಸ (ಎಕೆ. ೫, ಶಿಡ್ಲಘ. ೩೨-೩ 8707). 

(2) 

ಕಳ್ಕರೆ, ಕಕ್ರ (ನಾ). ಒಂದು ಜಾತಿಯ ಪಕ್ಷಿ: “ಕಕ್ಕರಾಖ್ಯವದು 
ಕಾದಂಬಕಂ? (ಮಂಗರಾ. ೫೧-೭); ಗೌಜು ಕಕ್ಕ[ಪಾಕಾಂ. ಕುಕ್ಕು] 
ಸೋಜ! ಫ್ರಲ್ಲಿಡೆ ಕಿಜುವಕ್ಕಿಗಳನುದುರ್ಚಿದರಲ್ಲಿ ನಲ್ಲಿ ಕಾಯಿಗಳ ಚಲ್ಲ 
ಬಡಿದಂತೆ (ಸೊಬಸೋ. ೧೧-೫೦) ; ಕಾಗೆ ಕನ್ನವಿಲು ಕಕ್ಕರ ಕಾಡೆ -ಪಾರಿವ 
(ಕುರಾಸಾಂ. ೨೭-೮೫) ; ಎಿಅಲಾವಿಗೆ ಬುಜುಲೆ ಕಕ್ಕರ ಗವುಜು ಚಿಲುವ 
| ಇಳ್ವ ಛಾ ೫:೧) ಹರಡೆ ಚಾತಕ ಕಾಕ ಗಿಡುಗ ಕಕ್ಕರ ಹದ್ದು 
(ಮರುಚಾ. ೧-೨೯). ಕಕ್ರ: (ಕಿ). [ಆ ಸಂ. ಕ್ರಕರ) 

ಕಕ್ಕರಗೆಯ್ತ (ನಾ). ಕಕ್ಕರವೆಂಬ ಮದ್ಯದ ಪಾನದಿಂದ ಮಾಡುವ 
ಚೇಷ್ಟೆ: ಆಂತು ಕುಡಿಯೆ ಕಕ್ಕರಗೆಯ್ತದಿಂ ತುದಿ[ಪಾಕಾಂ. ಗೆಯ್ತುದಿ, 
ಸೈತುತುದಿ]ನಾಲಗೆಯೊಳ್‌ ತ ದ[ಲ್ವೆ) ಕಸು ನುಡಿವ ನುಡಿಗ[ಳುಂ] 
(ಸಂಸಭಾ. ೪-೮೮ ವ). [ಕಕ್ಕ ರ್ಶ + ಗೆಯ್ತ (ಆ. ಕೆಯ್ತ)] 

ಕಕ್ಕರಗೊಂಡ (ನಾ). ಒಂದು ಸ್ಥಳದ ಹೆಸರು : ತುಂಗಭದ್ರಾನದಿ 
ತನ್ನದೀ ತಟದೊಳೊಪ್ಪುವ ಕಕ್ಕರಗೊಣ್ಣಮೆಂಬಧಿಷ್ಕಾನದೊಳುರ್ವ್ವರಾಧಿ 
ಪತಿ ಚಕ್ರಧರಂ ನೆಲಸಿರ್ದ್ವ ಬೀಡಿನೊಳ್‌ (ಎಇ. 2೭೪, ೩೪೧-೩೪ ; 1071). 

[ಕಕ್ಕರ? + ಕೊಂಡ] 

ಕಕ್ಕರನೆ (ಅ). ಕರಕರನೆ; ಕರಿಕಾಗುವಂತೆ (?): ಪಲ್ಲಟಸಿ ಕರ್ಟಿ 
ದೆರೆಯಂ ಮೆಲ್ಲದೆ [ಪಾಕಾಂ. ನೆ) ಕಕ್ಕರನೆ ಕರಿಯೆ ಖಾರದಿನಧರೆಂ ಪಲ್ಲಂ 
ದಷ್ಟಾಧರ ಮಧು ನಲ್ಲನ ಪಲ್ಕಳ್ಳಿ ಕರ್ಗಿ[ಪಾಠಾಂ. ರ್ಚಿ]ತೆನೆ ತೋರ್ಪವಳಂ 
(be. ೧೩-೩೩). 

ಕಕ್ಕರನೆಕರಿ- “ಬಲು ಕಪ್ಪಾಗು; ಬಹಳವಾಗಿ ಸೀದುಹೋಗು 

(ಪ್ರಥಣ್ಣ): (7) 


(೧೩೬೧ 


ಕಳ್ಳಲಾತಿ 


ಕಕ್ಕರವಕ್ಳಿ (ನಾ). ಒಂದು ಜಾತಿಯ ಪಕ್ಷಿ: ಗಿಡುಗ ಮೊಲಂ ಕವುಂಜು 
ಮರೆ ಮುಂಗಲಿ ಕಕ್ಕರವಕ್ಕಿ ಕೋಡಗಂ (ಸೂಕ್ತಿಸು. ೩-೧೬೮); ಶರಭ 
ಕೋಕಿಲ ಕೋಕ ಕಾಕ ಕಕ್ಕರವಕ್ಕಿ ಕಲವಿಂಕ ಕಂಕ ಶಕುನಿ (ಸಿದ್ಧಕಾ. 
[ಕಕ್ಕರೆ + ಪಳ್ಳಿ] 


೬-೧೯). 


5 | ಕಳ್ಕರವಲಯಿಗೆ (ನಾ). ಒಂದು ಬಗೆಯ ಬಟ್ಟೆ (?) : ಮೆಟ್ಟುವೆಡೆ 


ಕಿಂ 
೦ 


5 


೫ 


35 


ಹ ಪಾಸಿಕಾರೋಹಣದ ಕಕ್ಕ ರವಟಯಿಗೆಯ ಚಿತಾ ್ರಾವಳಿ ಯ 
ಪಳಿವೆಡೆಯ ತುಳಿವೆಡೆಯ ನೆಳಲನಾಣೆಯ ಬಣ್ಣದ ಕಣದ ಬಣ್ಣ  ವಚ್ಚಿಗೆಯ 
ಜವಳಿಗಳನೆ ಮೊಗಂನೋಡದೆ ಸೂಸಿದಾಗಳ್‌ (ಆ ದಿಪು. ೪-೩೪ ವ); 
ಬಾಯಿನಂಗಳ್ವೆರೆಸುಂಗುರ ದೇವಾಂಗದ ಚಳೆಯ ಪಟ್‌ಯ ಪಟ್ಟಾವಳಿ 
ಯೆಕ್ಕಾರೋಹಣದ ಕಕ್ಕರವಟಯಿಗೆಯ ದುಗುಳದ ಪಾಗುಡಂಗಳಂ 
ಪವಣಿಸಲ್ಯರಿದೆನಿಸಿ ಕೊಟ್ಟು (ಮಹಾನೇ. ೯-೪ ವ). 
[ಕಕ್ಕರ? 4 ಪಟಯಿಗೆ] 

ಕಕ್ಕರಸಂಜೆ (ನಾ). ಕತ್ತಲೆ ಕವಿಯುತ್ತಿರುವ ಸಂಜೆ (7): ಅರಿಗನ 
ನಾಂಪ ಗಂಡುಮದಟುಂ ನಿಮಗಾವಗಮಾದುದಾಹವಾಜಿರೆದೊಳದರ್ಕೆ 
ನಾಳೆ ನರನಂ ತೆಗೆದುಯ್ವುದು ಧರ್ಮಪುತ್ರನಂ ಗುರು ಪಿಡಿದಪ್ಪನೆಂದವರ 
ನಾಗಳೆ ಪೂಣಿಸಿ ಫೋಗವೇಲ್ಲು ಮಚ್ಚರದೊಳೆ ಮಾಣದೊಡ್ಡಿದನಸುಂ 
ಗೊಳೆ ಕಕ್ಕರ[ಪಾಠಾಂ. ತಕ್ಕರ)ಸಂಜೆ ಸಂಜೆಯೊಳ್‌ (ಪಂಪಭಾ. ೧೧-೮೫). 
P “ಈ ಪದ್ಯದ ಕಡೆಯ ಭಾಗವನ್ನು "ಕಕ್ಳು- ಅರಸು - ಅಂಜಿ- 
ಸಂಜೆಯೊಳ್‌” ಎಂದು ವಿಂಗಡಿಸಿ ಅನ್ವಯಗೊಳಿಸಬೇಕು. “ಕಕ್ಕು- 
ಕಕ್ಕುಲ' ಮೊದಲಾದುವುಗಳು ಒಂದೇ ಹೆಸರಿನ ರೂಪಾಂತರೆ 
ಗಳೆಂಬುದು. ಇತರ ರಾಜವಂಶಾವಳಿಯಿಂದ ಗೊತ್ತಾಗಿದೆ. 
"ಸಂಸೆಪ್ತಕರನ್ನು ಹಾಗೆ ಕಳುಹಿಸಿದ ಕಕ್ಕರಸ(ಸುಯೋಧನ)ನು 
ವೈರಿಗಳಂಜುವಂತೆ ಸಂಜೆಯ ಸಮಯದಲ್ಲಿ ಯುದ್ಧಕ್ಕುಣಿ 
ಯಾದನು' ಎಂದ್ಕೂ ಅದರೊಡನೆ, "ಕಕ್ಳರ (ಮಾಸಲು ಬಣ್ಣಿ)ವು 
ಸಂಧಿ(ಸಂಜೆ)ಗೊಂಡ ಸಂಜೆಯಲ್ಲಿ? ಎಂದೂ, ಪ್ರಕೃ ತಾಪ್ರಕೃ 
ತಾರ್ಥಗಳು ಅಲ್ಲಿ ಸಂಧಿಸಿರಬೇಕೆಂದು ನಮಗೆ ತೋರುತ್ತ } 
(ನಾಡೋಜ. ೧೭೯); “ "ಹ್ರತ್ಯ ರಸಂಜೆ' ಎಂಬ ಪಾಠಕ್ಕೆ ಪ್ರತಿಯಾಗಿ 
"ಹಕ್ಕುಸರಂಜೆ? ವ "ಕಕ್ಕರರಂಜೆ' ಎಂದಾಗಲಿ, ಇದ್ದಿರ 
ಬಹುದು, ಕಕ್ಕುಸ < (ಸಂ) ಕರ್ಕಶ ಕಕ್ಕರ <ಕರ್ಕರ- ಕಕೋಶ, 
ಕಠಿನ; ಎಂದರೆ .ಕದನದಲ್ಲಿ-ಕರ್ಕಶರಾದವರು, ಕದನ ಕರ್ಕಶರು 
ಎಂದು ಅರ್ಥವಾಗಬಹುದು? (ಪಂಪದೀ. ೪೦೯). 

[ಕಕ್ಕರ, ? + ಸಂಜೆ] 

ಕಕ್ಕರಸೆ (ನಾ). ಒಂದು ಊರಿನ ಹೆಸರು (?) : ಕಕ್ಕರಸೆಯ ಮಣ್ಣಿಗಂ 
ಬೀರದ ವೋಜಿಗಂ ಸಮಸ್ತ ಭರನಿರೂಪಿತನಾಗಿ ಪೆರ್ಗ್ಗಡೆತನಂ 
ಗೆಯ್ಯುತ್ತಂ೦ (ಎಕ. ೪111, ಸೊರಬ, ೪೭೪-೧೪ ; 954). [2] 

ಕಕ್ಕರಿ (ನಾ). ದೋಷ; ನ್ಯೂನತೆ; ಕುಂದು (1): ಎಡೆಗಳೊಳ್‌ ತೆಅಪಂ 
ನಡೆ ನೋಡಿನೋಡಿ ಮೆಯ್‌' ಬೇಸಜುಮುತ್ತು ಕಕ್ಕರಿ ಕರಂ ಬಡಪಟ್ಟರ 
ಲೊಂದು ಸಂದು ಕಟ್ಟಾಸೆಯನಿತ್ತುದು (ನಳಡಂ. ೪೯೬). 

(ಪ್ರಾ. ಕಕ್ಕರಾಇಯ. (ಆ ಸಂ. ಕರ್ಕರಾಯಿತ)] 


40 ಕಕ್ಕರಿಬಿಕ್ಕರಿ, 'ಕಕ್ಕಬಿಕ್ಕರಿ (ನಾ). ಅಂಕುಡೊಂಕುತನ; ವಕ್ರತೆ 


(9). ಕಕ್ಕಬಿಕ್ಕರಿ: (9). 
[ಕಳ್ಕರ್ಯ * ಬಿಕ್ಕರ್ಕಿ. ! ತೆಲು. ಕಕ್ಕರಿಬಿಕ್ಕಿರಿ] 
Ms (ನಾ). ಒಬ್ಬಾತನ ಹೆಸರು: ಕಕ್ಕಲನ ತಮ್ಮನಪ್ಪ ಬಪ್ಪುವನಂಕ 
ತ್ರಿಕೌಜನಂ (ಪಂಪಭಾ. ೯-೫೨ ವ); ಶ್ರೀಮತ್‌ ಕಕ್ಕಲದೇವ ಪ್ರಿತುನೀ 
ರಾಜ್ಯಂಗೆಯೆ (ಎಕ. 1111, ಸೊರಬ. ೪೫೫-೨ ; 972). (2) 


ಲಾತಿ "ಕಕ್ಳುಲತೆ ಹ ನೋ. 


ಕಳ್ಳವಡ 


ಕಕ್ಕವಡ, ಕಕ್ಸವಡ (ನಾ). ಮಲ್ಲಯುದ್ಧದಲ್ಲಿ ಒಂದು ವರಸೆ; 
ಪಾದಭಂಜನವೆಂಬ ಬಿನ್ನಣ. ಐ ಎದುರಾಳಿಯ ಸೊಂಟವನ್ನು 
ಎರಡುತೊಡೆಗಳ ನಡುವೆ ಸಿಕ್ಕಿಸಿಕೊಂಡು ಪಾದಗಳನ್ನು ಕಂಕುಳು 
ಗಳಿಸೆ ಆನಿಸಿ ಎದುರಾಳಿಯ ಒಂದು ಪಾದವನ್ನು ತಿರಿಚಿ ಹಿಂಸಿಸು 
ವುದು: ಕಮ್ಮರಿ ಮುಹುಡಂ ಜವತ್ಸವಡಿ ಪಾಸಗೆ: ಕಕ್ಕವಡುಮ್ಮಹಗ್ಗ 
ಮಂತರಲಗಡಂ. . . ಎನಿಪ್ಪ ಜಟ್ಟಿಗರ ಬಿನ್ನಣಮೊಪ್ಪೆ ಕಡಂಗಿ ಕಾದಿದರ್‌ 
(ಕ್ರಿಸವಿ. ೨೬-೧೮). ಕಕ್ಸುಷಡೆ: ಎಸೆವ ಮುಹಗ್ಗಳಂ ಕಡಕಿ ಕಕ್ಚವಡಂ 
ಮುಹಡಂ ತುಳಾಡಿ . . . ಎನಿಪ್ಪ ಜೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ 
ಕಾದಿದರ್‌ (ಚಂದ್ರಪು. ೫-೭೮). [« ಸಂ. ಕಕ್ಷವಡ?] 

ಕಕ್ಕವಿಕ್ಳಿ "ಕಕ್ಕಾವಿಳ್ಳಿ' ನೋ. 

ಕಕ್ಕಶ "ಕಳ್ಳಸ? ನೋ. 

ಕಕ್ಕಸೈೆ ಕಕ್ಕಶೃ ಕರ್ಕಸ (ನಾ). ೧. ಕಷ್ಟ; ಪ್ರಯಾಸ; ಆಯಾಸ; 
ಏದುವುದು : ದಿಕ್ಕುದಿಕ್ಕಿನ ಹಗ್ಗದ ಹೂಟಿಯಿಂದತಿ ಕಕ್ಕ ಸದಿಂ ನಡೆಯಿ 
ಪರು (ಕುರಾಸಾಂ. ೯-೪೮) ; ಕಕ್ಕಸ ನಿನಗಿದು ಹವಣಲ್ಲ ಛೇದಿಸೆ ವೆಕ್ಕಸ 
ವಹುದು (ಮೋಹತ, ೩೩-೨೧); ವೃಥಾ ಗಳಹಬೇಡ ನಾವೀಗ ಸಾರಿದೆವು 
ಮುಂದೆ ಕಕ್ಕಸವಹುದು (ಜೈಮಿಭಾ. ೨-೬೨). ೨. ಕಠಿಣತೆ; ಕ್ರೂರ 
ತನ; ನಿರ್ದಯತೆ; ಉಗ್ರತೆ: ಕಕ್ಕಸದ ಕಮ್ಮಆರು ಸಿಡಿದಿಕ್ಕುಳು 
ಗಳಿಂದವಚಿ ಪಿಡಿದು ತಂದು (ಸಿ ದ್ಧ ರಾ, ೭-೧೯) ; ಕಕ್ಕಸದ ಬಾಣವೊಂ 
ಬತ್ತಆಕಿಂ ಹರಿವರೂಥವನೆಚ್ಚು ಬೊಬ್ಬಿಅಕಿದೆನು (ಜೆಬಪು, ೩೨-೧೧) ; 
ಕಕ್ಕಸದ ಬಿಸದುರಿಯನುಗುಳ್ವ ಪಾವಂ ತಂದು ಪಕ್ಕೆಗೈದವರುಂಟಿ 
(ನಂದಿಮಾ. ೧೦-೫೦) ; ರಾಣಿ ಯಾರನ್ನೇ ಆಗಲಿ ಎಂದೂ ಕಕ್ಕಸದಿಂದ 
ನುಡಿಸಿದವಳೆಲ್ಲ (ಸವತಿ. ೮೫). &. ಸೊಕ್ಕು; ಉಬ್ಬು : ಕಿಕ್ಕಿಜದು 
ಬೆಳೆದ ರಸವಾಳೆವಣ್ಣೊನೆಗಳಂ ಕಕ್ಕಸದೆ ಬೆಳೆದ ತೆಂಗಾಯ್ದೊನೆಗಳಂ 
(ಚಿಬಪು. ೪೫-೨೯). ೪. ಜೋರು; ರಭಸ: ಆಹವದೊಳೆಮ್ಮೊಡನೆ 
ಕ ಕ ಸವನು ಮಾಡಿದೊಡವರನು ಯವೆಯಿಕ್ಕದೆ ಮುನ್ನ ಬಿಕ್ಕುವೆವು 
(ತ್ರಿಪುಸಾಂ. ೧೬೫) ; ಎಕ್ಕತೂಳದ ಬಂಟಿನಾ ವಸುದೇವನು ಕಕ್ಕಸದಿಂದಿದಿ 
ರಾದ (ನೇಮಿಸಂ. ೧೨-೮೭); ಕಕ್ಕಸದಿಂ ಕಾದಿ ಹಿಮ್ಮೆಟ್ಟಿ ಗಜ ಮಜಕಿ 
ವೊಕ್ಕಡೆ ಬಿಡೆನು (ಮೋಹತ. ೩೪-೩೮); ಕಕ್ಕಸದ ಮಾತು ಬಂದಾಗ 
ನಾಲಗೆ ಸಿಕ್ಕು ವಂತಿದನೆಸಗಿದೆನು (ಧರಡ. ೩೮-೧೩೩). ಕಕ್ಕಶ: 
೨. ಕಕ್ಕಶನೆಂಬುದು ಸತಿಯರ ಕುಡದೊಳು (ಅಂಜಚ. ೨-೨೫). 
ಕರ್ಕಸ: ೨. ಲೆಕ್ಕಿಸರು ನಮ್ಮುವನು ಪಲವೇಂ ಚಿಕ್ಕಹರೆಯದಿ ಮೊದಲು 
ನಮ್ಮೊಳು ಕರ್ಕಸವ ಬೆಳಸುವರು (ಸಾಳ್ವಭಾ. ೨೨-೩೧). 

(ಆ. ಸಂ. ಕರ್ಕಶ] 

ಕಕ್ಕಸಂಬಡು, ಕಕ್ಕಸಬಡು (ಕ್ರಿ). ಕಷ್ಟಪಡು; ಚಡಪಡಿಸು: 
ಬೆಳ್ಳಕ್ಕರಿಗರೊಳ್‌ ಸಿಲ್ಕಿ ಕಕ್ಕಸಂಬಡುವೆರಡುಂ ವೇದಾಂತಂಗಳುಂ 
(ಚಿಕವಂ. ೭೮-೧೦). ಕಕ್ಕಸಬಡು ಭಿ ಕಿಕ್ಕಿರಿ ತುಂಬಿದೆ ಭೂಮಿಯ ಕಣಜ 
ಕಕ್ಕಸಬಡುತಿದೆ ಬೊಕ್ಕಸದೊಡಲು (ಗರಿ. ೬೦-೧೩) ; ಅದನ್ನು ನೋಡಿ 
ವೆಂಕಪ್ಪನು ಮತ್ತಿಷ್ಟು ಕಕ್ಕಸಬಟ್ಟನು (ಫಲಸಂ. ೩); ಕೆಲವರು ನಕ್ಕರು ; 
ಹಲವರು ಕಕ್ಕಸಬಟ್ಟರು (ಬೆಟ್ಟಿ ಹೊ. ೬೧). [ಕಕ್ಕಸ + ಪಡು] 

ಕಕ್ಕಸಂಬೆಯಿ, ಕಕ್ಕುಸವೆಲು (ಕ್ರಿ). ೧. - ಕಕ್ಕಸಂಬಡು: ಆರಕ್ಕಸಂ 
ಕಕ್ಯಸಂಬೆತ್ತೊಳಲುತ್ತುಂ ಬಿಳು ಪಾತಾಳದೊಳೆ ಮಿಡುಕನೆೇ ಖೇಳ್‌ 
(ಕಬಶಂ. ೨-೧೫). ಕಕ್ಕಸವೆಯಿ: ೨. ದರ್ಪತೋರು; ಸೊಕ್ಕು 
ತುಂಬು: ಕಕ್ಕಸನೆತ್ತು ಕಾದುವ ನೃಪೋತ್ತಮರೆಲ್ಲ. . . ತೊತ್ತಿನ 
ಮಕ್ಕಳಂತೋಲಗಿಸುವರು (ಮೋಹಶ. ೨೦-೪೪). ೩. ಕಠಿನವಾಗು : 
ಸೆಳೆನಡುವಿನ ಕ ಕೃ ಸವೆತ್ತ ಬಲ್ಮೊಲೆದೆಳೆದ ಹೆಂಡತಿಯ ಕೈವಿಡಿದು 
(ನೋಹತ. ೧೬-೧೪). [ಕಕ್ಕಸ 4 ಪೆಜು] 


೧೬೬೨ 


45 


ಕಕ್ಕಾವಾಡಿಕಾಯಿ 


ಕಕ್ಕಸಗಾರ (ನಾ). ಕ್ರೂರನಾದ ಮನುಷ್ಯ (ಕ). 
[ಕಕ್ಕಸ + ಗಾರ (೮ -ಕಾಜ)] 
ಕಳ್ಳಸಗಾರ್ಶಿ (ನಾ). ಕ್ರೂರಿಯಾದ ಹೆಂಗಸು (ಕ). 
[ಕಕ್ಕಸಗಾರ * -ತ್ಮಿ (ಆ -ಇತ್ತಿ)] 
ಕಕ್ಕಸೆಗೊಳ್‌ (ಕ್ರಿ). ಕಷ್ಟಪಡು; ಪ್ರಯಾಸಪಡು : ಕಡುನೇಮವಿಡಿದು 
ಕಕ್ಕಸಗೊಂಡು ಮುಧಿವರರೊಡರಿಸುವುಗ್ರತಸಗಳು (ಹದಿಬ. ೨-೨೮). 
[ಕಕ್ಕಸ * ಕೊಳ್‌] 
ಕಕ್ಕಸಜವ್ಹನ (ನಾ). ಬಲಿತ ಯೌವನ; ಕೊಬ್ಬಿದ ಯೌವನ: 
ಆಕ್ಷರ್ಕಶಯೌವನ -ಕಕ್ಕಸಜವ್ವನ ” (ಶವದ. ೨೮೯ ಪ್ರಯೋ). 
[ಕಕ್ಸಸ + ಜವ್ವನ] 
ಕಕ್ಕಸಜವ್ವನೆ (ನಾ). ಬಲಿತ ಯೌವನವುಳ್ಳವಳು; ನವಯುವತಿ : 
ಪಕ್ಕಿ ಸೋವ ಕಕ್ಕಸಜವ್ವನೆಯರ ಮೆಲ್ಲುಲಿ ಕೇಳೆವರ್ಪುದು (ರಾಮಾಶ್ವ. 
೯-೮). [ಕಕ್ಕಸಜವ್ವನ * -ಎ] 
ಕಳ್ಳಸಬಡು "ಕಕ್ಕಸಂಬಡು? ನೋ. 
ಕಕ್ಚಸಮೂದಲೆ (ನಾ). ಕಠೋರವಾದ ಮೂದಲ, ಚುಚ್ಚು 
ಮಾತು: ನಿಷ್ಕಾರುಣಿಕತೆಯು, ಕಕ್ಕಸಮೂದಲೆಯು, ನಿಸ್ಸಹಾಯ 
ರೆನ್ನಿರಿವ ಹಂದೆಯ, ಹಮ್ಮು, (ಬೆಟ್ಟಅ. ೧೩-೭). 
[ಕಕ್ಕಸ * ಮೂದಲೆ] 
ಕಕ್ಕಸವೆಯಿ "ಕಕ್ಕಸಂಬೆಜು' ನೋ. 
ಕಕ್ಕಸು, ಕಕ್ಕಸ್ಸು (ನಾ). ಪಾಯಖಾನೆ; ಶೌಚಕೂಪ: ಕೋಣೆಗೆ 
ಸೇರಿಯೇ ಸ್ನಾನದ ಮನೆ, ಕಕ್ಕಸು, ಮುಖತೊಳೆಯಲು ತೊಟ್ಟ 
(ದಿಲ್ಲಪ. ೭). ಕಕ್ಫೃಸ್ಸು : ಜಲಗಾರರಿಬ್ಬರು ಬಂದು, ಈ ಮನೆ ಕಕ್ಕಸ್ಸು 
ಗುಡಿಸುವವನು ತಾನು, ತಾನು ಎಂದು ಜಗಳಾಡಿದರು (ರೂಪಸಂ. ೧೧). 
[4- ಡಚ್‌. ಕಖುಯಿಸ್‌. ( ಶಮಿ. ಕಕ್ಳುಸು; ಮಲ, ಕಕ್ಕೂಸ್‌; 
ಶುಳು. ಕಕ್ಕುಸ್‌, ಕಕ್ಕೊಸು] 
ಕಕ್ಕಸ್ಸು “ಕಕ್ಕಸು? ನೋ. 
ಕಕ್ಕಳಗಲಲ್‌ (ಕ್ರಿ). ೧. ಶಿಥಿಲವಾಗು; ಕಳಚಿಬೀಳು (?): ಅಂತು 
ನೀಲಿಯ ಕಕ್ಕಳಗಲಲ್ಲು ಸೊಪ್ಪುಸೊಪ್ಪೆಲ್ವಂ ಕುದಿಯಿಸೆ ತತ್ತಳಗುದಿದು 
(ಶಾಂತಿಪು. ೭-೯೫ ವ). ಪಿ. ಜಾರು (?) : ಅಳುಕೆ ನೆಲವಕ್ಕೆ ತನು 
ಕಿಸುಗುಳನಾಗಿ ಕನಲ್ದುಕ್ಕಿ ಕಿದುಕೆ ಕೊಕ್ಳಳಗೊಳಿವಂ ಕಕ್ಕಳಗಟಲ್ಲು 
ಮೆಯ್ಯಲೆ ಕುಕ್ಕುಳಗಂದಿ ಫೊಂದೆ ಚಿತ್ತಮಾ ತುಂಬಿಗೆಯಾ (ಬಂಹರಿ. 
೧೩-೩೪). [ಕಕ್ಕಳ 9+ ಕಲ್‌] 
ಕಕ್ಕಾಟ (ನಾ). ಪುಕ್ಕ; ಹೇಡಿ(?): ಎಂತೆಂತವರಿಗೋ ಆಂತರಾಟಿ 
ಸುಮ್ಮನಿರೋ ಕಳ್ಳಾಟ (ಹುಟ್ಟಹ. ೧೦೭). [? 
ಕಕ್ಳಾಡಿಚಕ್ರ (ನಾ). ದೀಪಗಳನ್ನುಳ್ಳ ಚಕ್ರ; ಅಗ್ನಿಚಕ್ರ (?): 
ಇದಿರಾಗಿ ಯಿತ್ತೆರದ ಜೋಡು ಜವನರ ಕೊಂಡವೆನೆ ಕಕ್ಕಾಡಿಚಕ್ರವ ಕಾಲ 
ಚಕ್ರೊಡಗೂಡಿದಂದದಿ ಜೋದರಿರಿದಾಡಿದರು ಭರ ವಶ ದಿ (ಜಿರಾಮಾ. 
೬೦-೩೫). [ಕಳ್ಕಾಡ್ಮಿ * ಚಕ್ರ) 
ಕಕ್ಕಾಬಿಕ್ಕ (ನಾ). ಹೆದರಿದವನು; ಗಾಬರಿಗೊಂಡವನು (ರೀವ್ಸ್‌) ; 
“ಅಂಜುಬುರುಕ ; ಹೇಡಿ” (ಜಾನಕೋ. ೩೧). 
[ಕಳ್ಯಾಬಿಕ್ಕು (ಆ ಕಕ್ಕಾಪಿಕ್ಕಿ) + -ಅ್ಯ) 
ಕಕ್ಕಾಬಿಕ್ಕಿ “ಕಕ್ಕಾವಿಕ್ಕಿ' ನೋ. 
ಕಕ್ಕ್ಯಾಬಿಕ್ಳು "ಕಕ್ಳ್ಯಾವಿಕ್ಕಿ? ನೋ. 
ಕಕ್ಕಾವಾಡಿಕಾಯಿ (ನಾ). ಹಾವುಮೆಕ್ಕೆ; ಕಹಿಮಿಣಕೆ: ಇಂದ್ರ 
ವಾರುಣಿ- ಕಾಡಕವಡೀಕಾಯಿ, ಕಕ್ಕಾನಾಡೀಕಾಯಿ? (ಗಂಗಾಮ. ೩೨). 
[ಕಕ್ಕಾವಾಡ್ಮಿ * ಕಾಯ್ಕಿ (-ಆ ಕಾಯ್ಕ್‌)) 


Vol-2-2A 


ಕಕ್ಕಾವಿಕ್ಕಿ ೧೩೬೩ 


ಕಕ್ಕಾವಿಕ್ಕಿ, ಕಕ್ಕವಿಕ್ಳಿ, ಕಕ್ಕಾಬಿಕ್ಕಿ, ಕಕ್ಕಾಬಿಕ್ಳು, ಕಕ್ಕುಬಿಕ್ಳು (ನಾ). 
ದಿಕ್ಕುತೋಚದಿರುವುದು; ಗಾಬರಿ; ದಿಗ್ಭ್ರಮೆ: ಸೀತಕ್ಕನ ಈ 
ಆನಿರೀಕ್ಷಿತ ಆವೇಶವನ್ನು ಕಂಡು ಸುಬ್ಬಕ್ಕನವರು ಕಕ್ಕಾವಿಕ್ಕಿಯಾದರು 
(ಇತಿಶ್ರೀ. ೬೮); ಹುಡುಗರು ಕಕ್ಳಾವಿಕ್ಕಿಯಾಗಿ... ಬೆರಳಿಟ್ಟು ಗುರು 
ಗಳನ್ನು ತೋರಿಸಿದರು (ಜಯಂತ. ೨೩); ಶೈಲಿಯೂ ಅವಳ ಮಾತಿನಿಂದ 
ಒಂದುಕ್ಷಣ ಕಕ್ಕಾವಿಕ್ಮಿಯಾದಳು (ತೀ ಮೋಡ. ೧೪). ಕಳ್ಳವಿಕ್ಕಿ: 
ನಿತಾಯಿಬಾಬುಗಳು ಕಕ್ಕವಿಕ್ಕಿಯಾಗಿ ಅಂದರು (ಕುರಿಹಿಂ. ೨೬). 
ಕಕ್ಕಾಬಿಕ್ಸಿ : ಬೃಹನ್ನಳೆಯು ಕಕ್ಕಾಬಿಕ್ಕಿಯಾಗಿ ಅಡುವುದನ್ನು ಕಂಡು 
ಉತ್ತರನು ತಾನೇ ಬಂದು ಕವಚವನ್ನು ತೊಡಿಸಿದನು (ವಚಭಾ. ೨೦೪) ; 
ಅವಳು ಕಕ್ಕಾಬಿಕ್ಕಿಯಾಗಿ ಸುತ್ತಲೂ ಕಣ್ಣರಳಿಸಿ ನೋಡಕೊಡಗಿದಳು 
(ಮುತ್ತೈದೆ. ಹ ಹಕ್ಕಿ ಮಾತಿನಿಂದ ಕಕ್ಕ್ಯಾಬಿಕ್ಕಿಯಾದರು (ಹುಟ್ಟಹ. 
೧೨೯). "ಕಕ್ಕಾಬಿಕ್ಕು. : ಅವರು ಕೇಳಿದ. ಪ್ರಶ್ನೆಯಿಂದ ನನಗೆ ಕಕ್ಕಾ 
ಬಿಕ್ಕಾಯಿತು (ರೂಢಿ). ಕಕ್ಕ ಬಿಕ್ಕು: ಶ್ರೀಧರನ ಮಾತಾಪಿತೃಗಳು ಕಕ್ಕು 
ಬಿಕ್ಕಾಗಿ ದಿಗೆ ಭ೨ಮೆಯೊಡನೆ ನಿಂತಲ್ಲಿಯೇ ನಿಂತಿದ್ದರು. (ಮೊಗ್ಗು. 
i ಕೋಡಂಡರಾಮಯ್ಯ ಕಕ್ಕುಬಿಕ್ಕಾಗಿ ನಿಂತುಕೊಂಡ (ನಡೆದಾ. 
11, ೯೩೧)- 

[೮ ಸಂ. ಳಾಕಪಿಕ?. / ತುಳು. ಕಕ್ಕಾಬಿಕ್ಕಾರೆ; ತೆಲು. ಕಕಪಿಕ, 

ಕಕವಿಕ, ಕಕಾಪಿಕ, ಕಕಾವಿಕ] 

ಕಳ್ಳಿ, ಕಾಕಿ (ನಾ). (ಉಕ) ಚಿಕ್ಕಮ್ಮ; ಚಿಕ್ಕಪ್ಪನ ಹೆಂಡತಿ: ಕಕ್ಕಿ 
ತಾಯಿಯನ್ನು ಕಂಡೇ ಇಲ್ಲವಂತೆ (ವಾತ್ಸಲ್ಯ. ೯); ಆ ಅಗ್ರಹಾರದಲ್ಲೆಲ್ಲಾ 
ಅನರು "ಕಕ್ಸಿ'ಯೆಂದು ಪ್ರಸಿದ್ಧರಾಗಿದ್ದರು (ಪ್ರತಿಬಿಂ. ೨೭); ಅವರ 
“ಕಕ್ಕಿ? ಇರದಿದ್ದರೆ, ಅವರು ಏನಾಗುತ್ತಿದ್ದರೊ! (ದಕ್ಷಿನ. ೧೬). ಕಾಶೀ: 
“ಇವತ್ತು ಪಾಠ ಇರಲಿಲ್ಲ ಕಾಕೀ” ಎಂದಳು ಶಾಂತಾ (ಜನಿವಾ. ೭೦). 

[+- ಪಾರ. ಓಂ. ಕಾಕೀ; ಮರಾ. ಕಾಕೀ, ಕಾಕೂ] 

ಕಕ್ಕಿ ವಳಿ (ನಾ). ಒಂದು ಊರಿನ ಹೆಸರು : ಶ್ರೀವನಿತಾಲಯರ ಅಟ್ವರಾ 
೬. ಕಳ್ಳಿ ವಳ್ಳಿ ಯೋನ್‌ ಪು ಕ್ಕೊ ಳ್ಳಿ ಕೊಟ್ಟು ಸರ್ವ್ವಪರಿಹಾರಂ 
ಕೊಮ್ಬರ್‌ ಟ್‌ ೪1, ಮೂಡಗೆ. ಹ 950 1: 

(ಕಕ್ಕಿ? ಪಳ್ಳಿ,) 

ಕಕ್ಕಿಸು (ಕ್ರಿ). ೧. ಕಕ್ಕು ವಂತೆ ಮಾಡು; ವಾಂತಿ ಮಾಡಿಸು. 
೨. (ಆಲಂ) ಅನ್ಯಾಯದಿಂದ ಹಿಡಿದುಕೊಂಡದ್ದನ್ನು ತಿರುಗಿ ಒಪ್ಪಿ 
ಸುವಂತೆ ಮಾಡು: ನಿನಗೆ ಸೊಕ್ಕೇಜಕಿತಾ ಯಾಗಸಶುರುಚಿಗಳಿಂದದಂ 
ಕಳ್ಕಿಸುವೆನೀಕ್ಷಣಂ (ಚೆಬಪು. ೩೨-೧೧). [ಕಕ್ಕು* -ಇಸ್ಕು] 

ಕಕ್ಕು (ಕ್ರಿ). ೧. ಕಾರಿಕೊಳ್ಳು ; ವಾಂತಿಮಾಡು : ಕರೀಂದ್ರನೊಳ್‌ 
ಸುರೇಂದ್ರನ ಕರೀಂದ್ರಮಾದೊಡಂ ಕೈಯಿಕ್ಕಿದೊಡೆ ಕಕ್ಕದಿರದೆಂದು 
ನೀಡುಂ ನೋಡುತ್ತ (ಕುಸುಮಾ. ೧೪-೧೪೪ ವ); ದಕ್ಕಿಸಲಾಅಡೆಯಾ 
ಮುನಿಯಾ ಕೂಳ ಕಕ್ಕಲು (ನೇಮಿಸಂ. ೨೦-೩೪) ; ಸೊಕ್ಕಿದ ಕುಂಭಾಂಡ 
ಕೆಣದೊಳು ರೆಕುತವ ಕಕ್ಕಿದ (ಮೋ ಹತ. ೪೦-೬೨); ಕಕ್ಕುವರ್‌ 
ಮೂಗಿನಿಂ ಶೋಣಿತವನು "ಕ್ರ ೨೮-೨೬); ಮೆಲ್ಲುದಂ "ಇಕ್ಕು 
ಕಕ್ಕಿಂದು (ಚಿಕವಿ, ೩-೫೭). ೨. (ಆಲಂ) ತೆಗೆದುಕೂಂಡದ್ದನ್ನು 
ಮರಳಿ ಒಪ್ಪಿಸು : ಬಲವಾಗಿ ತದಕಿದರೆ ಸರಿ, ಅವನು ಹಣ ಕಕ್ಕುತ್ತಾನೆ 
(ರೂಢಿ). ೩, ನ್‌ ವಿಷಯವನ್ನೆಲ್ಲ ತೋಡಿಕೊಳ್ಳು, ಹೇಳು: 
ಸಿಕ್ಕವರೊಡನೆಲ್ಲ ತನ್ನ ಹಿಂದಿನ ಗೋಳಿನ ಕಥೆಯನ್ನು ಕಕ್ಕುತ್ತಾಳೆ 
(ಹಳ್ಳಹಾ. ೧೧೦); ಎಲ್ಲಾ ಸಮಾಚಾರವನ್ನೂ ಕಕ್ಕಲೇಬೇಕು (ದೌಲತ್‌. 


೮೪) 


15 


40 


[ಬೇ. ॥ ತಮಿ. ಮಲ. ಕಕ್ಕು; ತುಳು. ಕೊಡ. ಕಕ್ಕ; ತೆಲು. |45 


ಕಕ್ಕು, ಕ್ರಕ್ಕು; ಗೊಂಡಿ. ಕಕ್ಕಾನಾ; ಮಲೊ. ಕಚ್ರೆ - ಉಗುಳು] 


ಕಕ್ಕುಗುರು 


ಕಕ್ಕ್ಯು (ನಾ). ೧. ವಾಂತಿ; ಕಾರಿಕೆ; ವಮನ: “ಸಿಗುಕೊಳುದ್ದಾರೆ 


ದೊಳ್‌ ಕಕ್ಕು” (ಶಬ್ದಮಂ. ೮೦). ೨. ಕಾರಿಕೊಂಡ ವಸ್ತು (೪). 
[ಆ ಕಳ್ಳು) 


ಕೆಕ್ಕು (ನಾ). ೧. ಗರಗಸ ಮುಂತಾದುವುಗಳ ಹಲ್ಲು, --ಮುಳ್ಳು: 


ಕಕ್ಕಿನ ಪವಳದ ಮಣಿಗಳನಿಕ್ಕುವವರ್ಪಲರೊ ಮುತ್ತಿನೈಸರಮಂ ಕೇಳಿ 
ಕುವವರ್ಪಲರೊ (ಧರ್ಮಾಮೃ. ೧-೨೦೦); ವಿರಹಿಗಳ ಚಿತ್ತ ಮಂ ಸೀಳ್ವ 
ಕಾಮನ ಕಯ್ಯ ಗರಗಸದ ಕಕ್ಕುಗಳೊ (ಹಚಕಾ. ೩-೨೭). ೨. ಸಿಗುರು; 
ಸಿಬುರು : *ಸಿಗುರೊಳುದ್ಗಾರದೊಳ್‌ ಕಕ್ಕು” (ಶಬ್ದಮ 0. ೮೦). 
೩. ಓರಟಾಗಿರುವಿಕೆ : ತೆಳ್ಳಿತ್ತು ಕೆಂಪಸಿದೆನಿಪ್ಪ ನಾಲಗೆ ಲೇಸು 
ಕಕ್ಳು (ಪಾಕಾಂ. ಕಪ್ಪು] ಕವಲಾಗೆ ಪೊಲ್ಲಂ (ಮೆಂಗರಾ. ೮೨-೧೬). 
೪. ತೀಕ್ಷ್ಞತೆ; ಹರಿತ; ಚುರುಕು (8). 

(ಜೀ. ॥ ತಮಿ. ಮಲ. ಕರುಕ್ಕು, ಕರಟು; ತುಳು. ಕರಡ್‌, ಕರಡು; 
ತೆಲು. ಕರಕು, ಕರುಕು ; ಪರ್ಜಿ. ಖರ] 


ಕಕ್ಕು (ನಾ). ಒಂದು ಪ್ರದೇಶದ ಹೆಸರು: ಬಡಗಣ ದೆಸೆಯೊಳ್‌ 


ಕಕ್ಕಿನ ಕೋಹು ಅದಲಆ ಮೂಡಣ ಬೀರಜ್ಜನ ಕೆಣಕೆ (ಎಕ. 11, ೩೪೫-೬೪; 


- 1159), [?) 
ಕಕ್ಕುಂದಲ, ಕಕ್ಳುದಅ (ನಾ). ಗರಗಸದಂತೆ ಹಲ್ಲುಗಳುಳ್ಳ ಒಂದು 


ಆಯುಧ (7) : “ಕಕ್ಕುಂದಲಯೆಂದು ಕಕ್ಕುದಲಿ?ನ (ಕಶಸಾ. 
೧೬-೩೧೫) ; ಕುಸುಂಕುಜುಗೊಂಡೆಸಲಿ ಬಾಲಕ್ವೀಲಿಯ ಕೇಸರದ 
ಕಕ್ಕುಂದಜಕಿಯ ಕಾಪಿನ ಕಂಪಿನ ಳೋಶಮಿರ್ಪಂತೆ (ಲೀಲಾವ. ೮-೫೧ 
ವ); ಕಕ್ಳುಂದಜಕ್ಕಿ ದಕ್ಕುಂದರೆ (ಶಮದ. ೧೭೨ ಪ್ರಯೋ); ಬಗ್ಗಂದೊ 
ವಲ್‌, ಬಗ್ಗದೊನಲ್‌ ; ಕಕ್ಕುಂದಣಿ, ಕಕ್ಕುದಜಕಿ (ಶಬ್ದಾನು. ೩೭೯ 
ಪ್ರಯೋ) ; ಚೆಂದಳಿರಾಂತಶೋಕೆ ಮಣಿಮಂಟಪಂ .. . ಕೇತಕಿ ಸುತ್ತು 
ವೇಲಿ ಕಕ್ಕುಂದಜಕಿಯಾಂತ ಕೋಟಿ ಮದನಂಗೆನೆ ಕಂಗೊಳಿಸಿರ್ದುದಾ 
ವನಂ (ವೃಸವಿ. ೪-೩೩). ಕೆಕ್ಕುದ ಅಕಿ: “ಕಕ್ಕುಂದಲಯೆನಲು 
ಕಕ್ಕುದಆಯುಮದಕ್ಕುಂ” (ಕವಿಕಂ. ೧೪೬) ; ಅಂಗಜನೃಪನ ಬಿನದದರ 
ಮನೆಯೆಂದು ಮಧುವನಕೆ ಕಕ್ಳು ದಜಕಿಯಂ ನೆಟ್ಟಿನೋ. . . ಎನಲ್‌ 
ವನಮನುಆಕಿ ಬಳಸಿ ಕಂಗೊಳಿಪ ಪೊಂಗೇದಗೆಗಳೊಪ್ಪಿದುವು (ಚೆಬಪು. 
೪೫-೧೮); ಎದ್ದಡರಿದು ನೂಕುವೆ ಕಕ್ಕುದಟ ಕೇತಕೆಸಳ ದಸಿಯಲಿ 
(೧ಜಸಾಂ. ೯೦); ಅಗೆಜಿತ ಕಕ್ಕುದಣ ಬದ್ದುಗಳಲೊಪ್ಪುವ ತಳ್ಳು 
ವಲಗೆಗಳು (ಪ್ರಹ್ಲಾಚ: ೪-೩೮). [ಕಕ್ಕ್ಯು* ತಜಕ್ಕಿ?) 


ಕಕ್ಕುಂಬ (ನಾ). (?): ಕಾಡಬೇಲಿಯ ಂ ಮಾರ್ಕಾಡನಣಯಲುಂ 


ಮೂಡಿಗೆ ಕಕ್ಳುಂಬಂ (ಪಾಕಾಂ. ಕುಕ್ಕು ೦ಬಂ, ಕುಕ್ಕಂಬಂ] ಸುಟೀಸಿ 
ಜೊಂಪಂ ಬೀಡು ಬಿಡುವಿಂಬು (ಪಂಪಭಾ. ೫-೪೧) ; ಅಮರೆ ಮಾಡಿದ 
ಬಿಟ್ಟುಳಿಯ ಕಕ್ಕುಂಬ ತೊಡಂಬೆಯ ಮೂಡಿಗೆಯ ಕದಳಿಕೆಯ ಕಂಡ 
ಪಟಿಂಗಳುಮಂ (ಪಂಪಭಾ. ೫-೪೭ ವ);:“ಕಕ್ಳುಂಬ-?? (ಪಂಸಭಾ. 
ಕೋಶ). ಗ “ಕುಕ್ಕಂಬ (ಕಿಟ್‌ದು * ಕಂಬ) ಗಳೆಂದರೆ, ಇಕ್ಕಡೆ 
ಯಲ್ಲಿ ಬಾಗಿದ ಡೇರೆಯ: ಸೂರುಗಳನ್ನು ಹೊತ್ತು ನೆಲೆಗೊಳ್ಳುವ 
ಕಿರುಗಂಬಗಳೆಂದು ಅರ್ಥವಾಗುವುದು” (ನಾಡೋಜ. ೩೦೫): [2] 


ಕಕ್ಕುಗಡಿ (ನಾ). ಸಣ್ಣಸಣ್ಣಗೆ ಕತ್ತರಿಸಿದುದು; ಸಣ್ಣಚೂರು: 


ತೊಡೆಯನು ಕೊಯ್ದು ಕತ್ತಿಯಲಿ ಕಕ್ಳುಗಡಿಗಡಿದಟ್ಟು ಘೃತದಿಂದಿಕ್ಕಲಾ 
ಭೂಸುರನು ಕೋಪಿಸಿ ನಕ್ಕು ನುಡಿದಪನು (ಸಂಧಪ. ೨೫-೧೫, ೧೬). 
[ಕಕ್ಳ್ಯು* ಕಡ್ಮಿ] 


ಕಕ್ಕುಗುರು (ನಾ). ಹರಿತವಾದ ಉಗುರು; ಚೂಪಾದ ಉಗುರು: 


ಕಕ್ಕುಗುರಿನೇರ್ಗಳಂ ಸುಯ್ವಿಟ್ಟು ಸುಗಿದಂ (ಕಾಲೂರ. ೯೮-೧೯೬). 
[ಕ್ಕು ಉಗುರು (ಆ ಉಗುರ್‌,)] 


ಕಕ್ಕುದಧೇಃ ೧೩೬೪ 


ಕಕ್ಕುವ “ಕಕ್ಕುಂದಲು? ನೋ. 

ಕಕ್ಳುಬಿಕ್ಳು "ಕಕ್ಕಾವಿಕ್ಕಿ' ನೋ. 

ಕಕ್ಕುರಿ (ನಾ). ಕ್ರೌರ್ಯ. "ಕಕ್ಳುರಿಮಿಗು' ಪರಾ. [2] 

ಕಕ್ಕುರಿಮಿಗು(ಕ್ರಿ). ಕ್ರೌರ್ಯ ಹೆಚ್ಚಾಗು; “ಕಕ್ಕುರಿಮಿಕ್ಕು - ಕರುಣೆ 
ಯಿಲ್ಲದೆ? (ಪದ್ಯಸಾ. 18, ೮೫೩ ಓಪ್ಪಣಿ) : ಬಿಡದಟ್ಟು ಮುಟ್ಟು ಕೆಡೆ 
ಮೆಟ್ಟಡು ಕಕ್ಳುರಿಮಿಳ್ಳು ಪೊಳ್ಳು ಪೊಯ್‌' ಕಡಿ ತಿವಿ ಕೊಲ್ಲು... ಎಂಬ 
ಬೇಡ ವಡೆಯಬ್ಬರವಾತಿಡಿದುತ್ತು ಸುತ್ತಲುಂ (ಕ್ರಿಪುವಿ. ೨೭-೫೪). 

[ಕಕ್ಕುರಿ * ಮಿಗು] 

ಕಕ್ಕುಲತೆ, ಕಕುಲತೆ, ಕಕುಲಾತಿ, ಕಕುಲಾತೆ, ಕಕುಳತೆ, ಕಕ್ಕುಲಾತಿ, 
ಕಕ್ಕುಲಾತಿ, ಕಕ್ಕುಲಾತೆ, ಕಳ್ಕುಲಿತೆ, ಕಾಕುಲತೆ, ಕಾಕುಲಾತಿ 
(ನಾ). ೧. ಚಿಂತೆ; ಕಳವಳ; ಸಂಕಟ; ತಪ್ಪದುವೋ ಲಲಾಟಲಿಖಿತ 
ಕಕ್ಕುಲತೆಗೆ ಬಂದರೆ ಆಗದು ನೋಡಾ (ಬಸವ. ೬೮೭); ಹೊಟ್ಟಿಯ 
ಕಕ್ಳುಲತೆಗಾಗಿ ಭಕ್ತರ ಮನೆಯ ಹೊಕ್ಕು ಸೇವೆಯ ಮಾಡುವ ಮಿಟ್ಟಿಯ 
ಭಂಡರಿಗೆಲ್ಲಿಯದೋ ನೆಟ್ಟನೆ ದೇವತ್ವ (ಮೋಳಿಮಾ. ೬೦-೨೪೬). 
೨. ಪ್ರೀತಿ; ಮೋಹ; ಮಮಕಾರ: ಅಕ್ಕಟಕ್ಕಟ ಈತಗಳುಸಿದ ಕಕ್ಕು 
ಲತೆ ಕೈಸಾರಿತಲ್ಲದೆ ... ಒಕ್ಕಲಿಳ್ಳಿ ಸಮಸ್ತಭೋಗವ ಮಿಕ್ಕು ಸವಿಯದೆ 
ಯೆನ್ನ ಭಾವನೆ ಮುಕ್ಕುಹೋದುದೆ (ಪ್ರಭು ಲೀ. ೫-೪೯), ಹರಣ 
ದಲಿ ಕಕ್ಳುಲತೆ [ಸಾಕಾಂ. ಲಿತೆ] ಬೇಡುದ್ಧರಿಸುವುದು ಸತ್ಯುಲತೆಯನು 
(ಕುವ್ಯಾದ್ರೋ. ೧೫-೨೧); ಕಕ್ಳುಲತೆಯಿಂದ ನಡೆಯಿಸುವ ಅರಸು ತಾ 


ಚಕ್ಕಂದವಿರುವ (ಸರ್ವಜ್ಞ. ೬೨೭); ರಾಧೆಯು ತಾಯಿ - ತಂದೆಗಳಿಗೆ 


ಒಬ್ಬಳೇ ಒಬ್ಬಳಾದ ಕಕ್ಕುಲತೆಯ ಮಗಳು (ಸ್ಯೂಲಮಿ. ೩೧). ೩. ಕನಿ 
ಕರ; ದಯೆ: ಸುರರ ನೀಂ ಬಿಡಿಸ ಕಕ್ಳುಲತೆಯೇತಕೆ (ಜೆಬಪು. 
೩೨-೧೨). ಕಕುಲತೆ: ೪. ಜಿಪುಣತನ; ಕೃಪಣತೆ : ಕೆಟ್ಟ ಕಕು 
ಲತೆಯ ಮಾಡಿದೆರೆ ಆ ಕಟ್ಟಿ ಕೆಟ್ಟುಹೋಗಿಹುದು (ಸರ್ವಜ್ಞ. ೬೬೭). 
ಕಕುಲಾತಿ: ೧. ಪದ್ಮಾವತಿಯನ್ನು ನೋಡಿದಾಗ ಸುಮಿತ್ರೆಯ ಕಳು 
ಲಾತಿ ಮೇರೆ ಮಾರಿಬಂತು (ಅನುರ. ೪೦). ೨. ಹೆಣ್ಣು ಮನುಕುಲದೊಂದು 
ಪುಣ್ಮದಾ ಬನದಲ್ಲಿ. ಕಕುಲಾತಿಯರಳಿಸಿದ ಮಧುರ ಹೂವು! (ಭಾವಜೀ. 
೧೫-೨೯೦). ತಿ. ಮೊದಲು ಅವಳಂಥ ಕಕುಲಾತಿಯ ಹೆಂಗುಸೇ ಇರಲಿಲ್ಲ 
(ಕಾರವಾ. ೧೨); ಭಾವನೆಯನ್ನು, ರಾಗವನ್ನು ಹಾಗೂ ಕಕುಲಾತಿಯನ್ನು 
ಬದಿಗಿರಿಸಿ (ಜೀವಪ್ರ. ೩1, ಮನೋನೇದಿಕ). ಕಕುಲಾತೆ : ೨. “ಅಂತಃ 
ಕರಣ; ಪ್ರೀತಿ” (ಹಾನಕೋ.೩೧). ಕೆಕುಳೆ ತೆ: ೨. (8). 
ಕಕ್ಕಲಾತಿ: ೧. ಮಕ್ಕಳು ಇಲ್ಲಂತ ಕಕ್ಕಲಾತಿಯ ಮಾತು ಪಕ್ಕದವರೆ 
ಮುಂದೆ ಆಡಿಲ್ಲ (ಸಿದ್ಧಪು. ೧-೯೦). ಕಕ್ಳುಲಾತಿ: ೧, ತಾಯ ಹೃದಯ 
ದಿಂದ, ಕಕ್ಕುಲಾತಿಯಿಂದ ಬಂದ ವಾಣಿ ಅದು! (ಬನಸಿ. ೧೬). ೨. ಆಗಲಿ 
ಸಿದೆನೈವರ ಕಳ್ಳು ಲಾತಿಯ ಅಣ್ಣತಮ್ಮಗಳಾ (ಶರೀಫ. ೫೦); ಬಿಕ್ಕಿಬಿಕ್ಕಿ 
ಅಳುವ ಚಿಕ್ಕಸಿದ್ಧನ ಕಂಡು ಕಕ್ಕುಲಾತೀಲಿ ಕರೆದು ಕೇಳಿದರು (ಸಿದ್ದಪು. 
೫-೧೮). ಕಕ್ಕುಲಾತೆ: ೧. ಸಿಕ್ಕಿತಿವಳೊಳೆನ್ನ ಮನವಿನ್ನು ತಿರಗದು 
ಕಕ್ಕು ಲಾತೆಯ ಮಾಡಲೇಕೆ (ಜಿರಾಮಾ. ೪-೯೩). ಕಕ್ಕುಲಿತೆ: ೧. ಲೆಕ್ಕ 
ವಿಲ್ಲದೆ ತಂದುಕುಡಲು ಚಿನ್ನಮನಲ್ಲಿ ಕಕ್ಳುಲಿತೆಯ ಮಾಡದಿರರು (ಅಂಜಚ. 
೩-೮೬); ಕಕ್ಕುಲಿತೆಯ ಮಾಡಿ ಕೆಡಬೇಡ ಬಿಡು ಬಿಡು (ಕುರಾ ಸಾಂ. 
೩೪-೭೮); ಕಕ್ಕುಲಿತೆ ಬೇಡಿನ್ನು ತನ್ನನು ಮಿಕ್ಕು ಬದುಕುವೆನೆಂಬ ಕಾಲನ 
(ನಿಭಾಗ. ೪-೧೨-೧೩). ೨. ಒಡಲ ಕಕ್ಕುಲಿತೆಗೆ [ಪಾಠಾಂ, ಕಕ್ಳುಲತೆಗೆ, 
ಕಕ್ಕುಲಾತಿಗೆ, ಕವಳಕ್ಕೆ] ಪರರ ದಾಶ್ಸಿಣ್ಮಕ್ಕೆ ಅನ್ಕದೈನ ಭವಿನೇಮಸ್ತರು 
ಗಳಲ್ಲಿ (ಚನ್ನವ. ಕ. ೧೭೭-೩೮೪) ; ಪೊಡವಿಪತಿಗಳ ಬಸುಜ ಬಂದೀ 
ಯೊಡಲ ಕಕ್ಳುಲಿತೆಯನು ಕಾಳಗದೆಡೆಗೆ ಮಾಡಿದರಿಲ್ಲ(ಕುವ್ಯಾವಿ. ೬-೨೭); 


ಕೈವಾರವೇಕೀ ಕಾಯದಲಿ ಕಕ್ಕುಲಿತೆ ಬೇಡೆಂದ (ಕುವ್ಯಾಭೀ. ೮-೫೩). 


30 


95 


45 


ಕಕ್ಕುಲಿತೆಬಡು 


೫. ಬಯಕೆ; ಹಂಬಲು: ಕಕ್ಕುಲಿತೆಯನುಂಟುಮಾಡಿದುದು ಪೆಣ್ಣ 
ಳೊಳಾವನಪಾಂಗೆ ವಿಭ್ರಮಂ (ಧರ್ಮನಾ. ೩-೨೩); ಕಕ್ಳುಲಿತೆಯೆಮ 
ಗಿಲ್ಲೆಂದನಾ ದ್ರೋಣ (ಕುವ್ಕಾಆ. ೭-೩೩); ದೊರೆಗಳಾರಾದರೂ ಕಕ್ಕು 
ಲಿತೆಯ ಮಾಡಿ ತೆಗೆದುಕೊಂಡರೆ ಎಮಲೋಕ ಪ್ರಾಪ್ತಿ (ಮೈಆರಿ. ೧೯೩೦, 
೬೦-೨೦; 1573); ಇನ್ನು ಹಯಮಂ ಬಿಡುವನಲ್ಲ ನಿಮಗೆಮ್ಮ ತಾತಂ 
* . ೬ ಕಕ್ಕುಲಿತೆ ಬೇಡ ನಡೆ (ಜೈ ಮಿ ಛಾ. ೧೬-೭). ೬. ಸಂಶಯ; 
ಅನುಮಾನ: ಅಕ್ಕಜಕಿಂದೆಲ್ಲ ಸೀನೋಡಿಹೋದಹೆಯೆಂಬ ಕಕ್ಕುಲಿತೆ 
ಗೇಜಕಿಂದೆನೈಸೆ (ಹಚಕಾ. ೮-೬೮). ಕಾಕುಲತೆ : ೧. “ಪುನಃ ನಿಮ್ಮನ್ನು 
ನೋಡುವೆನೇ ಎಂದು ಚಿಂತಿಸುತ್ತಿದ್ದೆ...* ರೂಪಾ ಕಾಕುಲತೆಯಿಂದ 
ನುಡಿದಳು (ರೂಲೇಖಾ. ೧೨೪). ಕಾಳುಲಾತಿ: ೨. ಕಾಕುಲಾತಿಯ 
ಹಿಡಿದು ಲೌಕಿಕದೊಳು ಬಿದ್ದು (ವಿದಾಕೃ. ೧೩೫-೧); ಆಕಳನು ಕಾಯ್ದು 
ಕಾಕುಲಾತಿಯಿಂದ (ಮೋಕ್ಷದೀ. ೬೦-೨೨). 

[ದೇ. ॥ ತಮಿ. ಕಕ್ಕುರೀತಿ - ಪ್ರಯಾಸ, ತೊಂದಕೆ ; ತೆಲು, ಕಕ್ಳು 
ಆತಿ, ಕಕ್ಕೂಚಿಕತಿ) 


ಕಕ್ಕುಲತೆಸಡು "ಕಕ್ಕುಲತೆಬಡು' ನೋ. 
ಕಕ್ಕುಲತೆಬಡು, ಕಕ್ಕುಲತೆಪಡು, ಕಕ್ಕುಲಿತೆಬಡು (ಕ್ರಿ). ೧. ಕರುಣೆ 


ಗಾಗಿ ಬೇಡಿಕೊಳ್ಳು ; ಹಲುಬು : ಖಳರಿಗೆ ಸಿಕ್ಕಿದೆನು ನಿನಗಲ್ಲದಾರಿಗೆ 
ಕಕ್ಕುಲತೆ [ನಾಕಾಂ. ಕಕ್ಕುಲಿತೆ]ಬಡುವೆನು ಮುರಾಂತಕಯೆಂದಳಿಂದು 
ಮುಖಿ (ಕುವ್ಯಾಸ. ೧೪-೧೧೯). ಕಕ್ಕುಲತೆಪಡು: ೨. ಚಿಂತೆಮಾಡು; 
ಕಳವಳಿಸು : ಕಕ್ಕುಲತೆ [ಪಾಠಾಂ. ಕಕ್ಕುಲಿತೆ] ಸಟ್ಟಿರಿಲ್ಲ ಕರುಣಾಳು ನಿನ್ನ 
ಮಜಕಿಹೊಳ್ಳೆನು ಸಲಹೊ (ಪುರಂದ. ೧-೧೬೪-೩). ಕಕ್ಕುಲಿತೆಬಡು : 
೨. ಸಕ್ಕರೆಗೆ ಸದೃಶಮಾದೆಳನೀರುಗಳ್‌ ತಮ್ಮ ತಲೆಯೊಳಗೆ ಪೊತ್ತು 
ಕೊಂಡು ಉಕ್ಕಿದತಿಹರುಷದಿ ನಿಜಜೀವವಿರುವನಕ ಕಕ್ಳುಲಿತೆಬಡದೆ 
ಕೊಡುತಿರ್ಪ ಕೆಂದೆಂಗುಗಳ್‌ (ಅರ್ಚಾವಿ. ೨೩-೫). ೩. ಆಸೆಮಾಡು; 
ಬಯಸು : ಒಕ್ಕಲಿಗ ವೈಶ್ಯ ಕ್ಷತ್ರಿಯರಿಗೆ ದ್ವಿಜೋತ್ತಮಂ ಕಳ್ಕುಲಿತೆ 
ಬಟ್ಟು ವಂದಿಪನೆ (ದೀಳ್ಸಾಬೋ. ೧೦೩-೯). [ಕಕ್ಕುಲತೆ 4 ಪಡು] 


ಕಕ್ಕುಲಾತೆ “ಕಕ್ಕುಲತೆ' ನೋ. 
ಕಕ್ಕುಲಿತೆ "ಕಕ್ಳುಲತೆ' ನೋ. 
ಕಕ್ಕುಲಿತೆಕಾಂ, ಕಕ್ಕುಲಿತೆಗಾಅ (ನಾ). ಆಸೆಯುಳ್ಳವನು; ಲೋಭಿ: 


ಕಳವಳಿಸಿದರು ಕಾಯದಲಿ ಕೃಕ್ಳುಲಿತೆಕಾಜ[ಪಾಕಾಂ. ಗಾಜ]ರು ಕೈದೆಗೆದ 
ರಗ್ಗಳೆಯನುಖಬೆಗೆ (ಕು ವ್ಯಾ ದ್ರೊ €. ೧೫-೫೧). ಕಕ್ಕುಲಿತೆಗಾಐ | 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಕಕ್ಳುಲಿತೆ (ಆ ಕಕ್ಕುಲತೆ) + -ಕಾಅ] 


ಕಕ್ಕುಲಿತೆಗಾಅ "ಕಳ್ಳುಲಿತೆಕಾಅ' ನೋ. 
ಕಕ್ಕುಲಿತೆಗೊಳ್‌ (ಕ್ರಿ). ೧. ಹಂಬಲಿಸು; ಆಸೆಪಡು: ಬ್ರಾಹ್ಮಣನಳುಕಿ 


ಶೂದ್ರನನು ಕಕ್ಕುಲಿತೆಗೊಂಡಣಲಿ ಬೇಡಿದೊಡಿಕ್ಕದಿರಿ ನರಮಾಂಸವಿಂದೆಲೆ 
ಸಿಕ್ಕಿದೆನು ಮರುಳಾಗಿ ಶೂ ದ್ರ ನ ಕಷ್ಟಛೋಜನಕೆ (ಸಂಭಪ. ೨೫-೧೬). 
೨. ಚಿಂತೆಮಾಡು; ಕಳವಳಿಸು: ಮಕ್ಕಳ ಭವಿಸ್ಕಕ್ಕೆ ಕಕ್ಕುಲಿತೆ 
ಗೊಳಬೇಡ (ಮಂಕುಕ. ೪೨೦). 

[ಕಕ್ಕುಲಿತೆ (ಆ ಕಕ್ಕುಲತೆ) -- ಕೊಳ್‌] 


ಕಕ್ಕುಲಿತೆಗೊಳಿಸು (ಕ್ರಿ). ಸಂಕಟಪಡಿಸು: ದುರ್ಮಾರ್ಗ ರಕ್ಕಸಿಯರುಂ 


೬೬ ನೆಲದಣುಗಿ ಭಯಮೋಹಗೊಳುವಂತೆ ಪರಿಪರಿಯ ಲಲಿತಕಾಠಿಣ್ಯತರ 
ಕಲುಹಿತದ ದುರ್ಭಾಷೆಯಲಗುಗಳ ನಾಲ್ದೆಸೆಯ ಕಕ್ಕುಲಿತೆಗೊಳಿಸಿದರ್‌ 
(ವೆಂಕಾರಾ. ೫-೧೦-೧). [ಕಕ್ಕುಲಿತೆಗೊಳ್‌ + -ಇಸ್ಮು] 


ಕಕ್ಕುಲಿತೆಬಡು "ಕಕ್ಳುಲತೆಬಡು' ನೋ. 


ಕಕ್ಕುಲಿಸು 


ಕಕ್ಕುಲಿಸು (ಕ್ರಿ). ಮೋಹಕ್ಕೆ ಒಳಗಾಗು ; ಮರುಳಾಗು : ಸಿಕ್ಕಿತಲ್ಲಾ 
ಲೋಕವೀಪರಿ ಕಕ್ಕುಲಿಸಿಯೊಡಲಾಸೆಗಜಟವನು ಲೆಕ್ಕಿಸದೆಯಕಟ 
(ಪ್ರಭುಲೀ. ೧೧-೫). [ಕಕ್ಳುಲ + -ಇಸ್ಕು] 

ಕಳ್ಳೆ (ನಾ). ಗೊಂಚಲುಗೊಂಚಲಾಗಿ ಹಳದಿ ಹೂವು ಬಿಡುವ ಒಂದು 
ಬಗೆಯ ಮರ; ಸುವರ್ಣಕ; ರಾಜತರು:; *ಆರಗ್ವಧಂ ಸ್ವರ್ಣಪುಸ್ಪ 
ಕೃತಮಾಲಮೆನಲಾ ರಾಜತರುನೆನಲ್‌ ಕಕ್ಕೆ? (ಮಂಗರಾ. ೩೫-೧೨) ; 
ಪಂಚಮುಖನಲ್ಲಿ ಕಕ್ಕೆಯಮರದ ಮೇಲಿರಲು ಕಕ್ಕೆ ಸದ್ಭಕ್ತನ ಸುಖಕ್ಕೆ 
ನೆಲೆಯಾಗಿರಲು ಕಕ್ಕೆ ಭಕ್ತನ ಸಮ್ಮುಖಕ್ಕೆ ಶಿವನಂತಿರಲು ಕಕ್ಕೆ ರುದ್ರನ 
ರೂಪಕಕ್ಕೆ ಸಮನಾಗಿರಲು ಕಕ್ಕೆ ಶರ್ವನ ನಾಟಕಕ್ಕೆ ನಂಬಾಗಿರೆಲು 
(ಆನಾರ. ಹ. ೧೩೨-೧೪); ಕಕ್ಕೆಯೆಕ್ಕೆ ಗಳ ಪೂನಂ ತಂದು ತಣಿವಿಲ್ಲ 
ದರ್ಚಿಸುತೆ (ಚಂಡೇರ. ಹ. ೧೪೦-೧೯); ಕಡವೊಡವನೆಳ್ಳೆ ಕಕ್ಕೆ ತರಿ ತಾರಿ 
ಬೆಳಲ್‌ ಬಿಳಿಯತ್ತಿ'(ಧರ್ನುಪ ೩-೪೭); ಗಿರಿಯ ಶಿರದಲಿ ಹೂತ ಕಳ್ಳೆಯ 
ಮರೆ ಮುಜಾದು ಬೀಳ್ವಂತೆ (ಕುವ್ಯಾಬ್ರೋ, ೩-೭೬) ; ಕಣಗಿಲು ಕಕ್ಕೆ 
ಬಿಕ್ಕೆಯಣಿಲು ಕದಳಿ ಹಾದರಿಯ ಮರ ಮೊದಲಾದುವು (ಸಾಳ್ವಥಾ. ೫-೩). 

(ದೇ. ॥ ತಮಿ. ಕಡುಕ್ಕೈ, ಕೊನ್ನೈ ; ಮಲ. ಕೊನ್ನ ; ತುಳು. ಕಕ್ಕೆ) 

ಕಕ್ಕೆ ಕೂಳು (ನಾ). ನಿಕೃಷ್ಟವಾದ ಆಹಾರ (7): ಜಿಕ್ಕೇಕೂಳು 

ಕಕ್ಳೇಕೂಳು ತಿನ್ನುತಾ ಇದ್ದ (ಬೆಳುಮ. ೬೮). 
[ಕಕ್ಕೆ ? + ಕೂಳ್ಳು (<'ಕೊಟ್‌,)] 

ಕಕ್ಕೊರಲೆ, ಕಕ್ಕೊರಳೆ, ಕಕ್ಟೋರೆಲೆ (ನಾ). ಒಂದು ಬಗೆಯ ಸಸ್ಯ: 
“ಕುಬೇರಕಃ-ಕಕ್ಕೊರಲೆ, ನಂದಿವೃಕ್ಷ” (ಓಷಧಿ.೩೬); ಕಕ್ಕೊರಲೆ, ಹಂಸ 
ಪಾದಿಗಳ ಸೊಪ್ಪನು ಶಿಶುಗಳ ಶಿರಸ್ಸಿನಲ್ಲಿ ಧರಿಸಲು ಪಕ್ಷಿಗ್ರೆಹ ಹರವಹುದು 
(ವೈದ್ಯಸಾ- 11, ೧೪). ಕಕ್ಕೊರಳೆ: 'ಕಕ್ಕೊರಳೇಬೀಜ, ಯವಕ್ಪಾರ . . . 
ಐದುವರಹತೂಕನ ಆಡಿನ ಮೂತ್ರದಲ್ಲಿ ಅರೆದು (ವೈದ್ಯ ಸಾ. 11, ೫೮). 
ಕಕ್ಕೋರೆಲೆ : ಕಕ್ಟೋರೆಲೆ, ಎಲವದ ಹಗಿನು... ಧೂಪವ ಹಾಕಲು 
ಚಿತ್ತೆ ವಿಭ್ರಮ ಸನ್ನಿ ಶಮನವಹುದು (ಸಕವೈ. ೧೫೬). [? + ಕೊರಲೆ) 

ಕಕ್ಕೊರಳೆ "ಕಕ್ಟೊರಲೆ' ನೋ. 

ಕಕ್ಕೋಕಶಾಸ್ತ್ರ, ಕಕೋಕಶಾಸ್ತ್ರ, ಕೊಳ್ಳೋಕಶಾಸ್ತ್ರ (ನಾ). ಒಂದು 
ಕಾಮಶಾಸ್ತ್ರದ ಹೆಸರು (*). ಕಕೋಕಶಾಸ್ತ್ರ : “ಕಾಮಶಾಸ್ತ್ರ” 
(ಗಂಗಾಮ. ೬೪). ಕೊಳ್ಳೋಕಶಾಸ್ತ್ರ : ಕೊಳ್ಳೋಕಶಾಸ್ತ್ರ ಇನ್ನಷ್ಟು 
ಕೇಳುವ ಆಸೆ ಇದ್ದರೂ ಮತ್ತೆ ಕಣ್ಣು ಆ ಕಡೆ ಹೋಯಿತು (ಹೊಸಕ್ಷಿ. 
೧೬೫). [ಕಕ್ಕೋಕ್ಕ 4 ಶಾಸ್ತ್ರ] 

ಕಕ್ಕೋರೆಲೆ "ಕಕ್ಕೊರಲೆ' ನೋ. 

ಕಕ್ಕೋಲ (ನಾ). ೧. ಒಂದು ಜಾತಿಯ ಮರ. ೫ ಇದರ ಕಾಯಿಯ 
ಒಳಭಾಗವು ಅಂಟಾಗಿಯೂ, ಸುಗಂಧವಾಗಿಯೂ ಇರುತ್ತದೆ. 
೨. ಕಕ್ಕೋಲ ಕಾಯಿಯಿಂದ ತಯಾರಿಸಿದ ಸುಗಂಧ. [ಸಂ.] 

ಕಕ್ಕೋಲಕ (ನಾ).-ಕಕ್ಕೋಲ;“ಗವಲಕಚೂರ” (ಗಂಗಾಮ. ೬೪). 

[Xo.] 

ಕಕ್ಟಟಿ (ಗು). ೧. ಗಟ್ಟಿಯಾದ ; ಘನರೂಪವುಳ್ಳ. (ನಾ). ೨. ನಗೆ; 
ನಗುವಿಕೆ. [ಸಂ.] 

ಕಕ್ಸುವಡ "ಕಕ್ಕವಡ' ನೋ. 

ಕಕ್ರ "ಕಕ್ಕರ್ಯ' ನೋ. 


ಕಕ್ಷ (ನಾ). ೧. ಕಂಕುಳು; ಬಗಲು: ನಿಚ್ಚಿಲಿ ಕಾರಿರುಳೊಳ್‌ 


ಪೊಜಪಚ್ಚಮನುಟ್ಟರ್ದಿಜುಂಕಿ ಕಕ್ಷದೊಳ್‌ (ಶಾಂತಿಪು. ೬-೬೫); 


ಮೇಲುದುಗುಡದ' ಮುಖದ ನೀರೊಜಕೆವಾಲಿಗಳ ಕಕ್ಷದ ಗದೆಯ 
ಭೂಪಾಲ ಬಂದನು (ಕುವ್ಯಾಗ. ೬-೧) ; ಕಶ್ನದಲಿ ವಿಧಿಯು ಧರಿಸಿಹನು 
ಕರೆಪೀಠದೊಳು ಪಕ್ಷಿವಾಹನನು ಪಿಡಿದಿಹನು (ಪ್ರೌಢರಾ. ೮-೩). 


೧೩೬೫ 


ಕಿ 


48 


ಕಕ್ಷಮೂಲ 


ಶಿ. ಪಾರ್ಶ್ವ; ಪಕ್ಕ: ಆಗಳ್‌ ಮದಗಜ ಕಕ್ಷಧ್ವಜ ವಿರಾಜಿತಮಪ್ಪ ಕನ್ನ 
ಪೊನ್ನರಥಮಂ ಮದ್ರರಾಜನನೇಆಲ್ಟ್ವೇಟ್ಸು (ಸಂ ಪಭಾ. ೧೨-೧೦೯ ವ). 
೩. ಕೊಠಡಿ; ಕೋಣೆ: ಡ್ಯೂಳನ ಶಯನಕಕ್ಷವು ಅತ್ಮಂತ ರಮಣೀಯ 
ಮತ್ತು ಸುರುಚಿಪೂರ್ಣರೀತಿಯಲ್ಲಿ ಅಲಂಕೃತವಾಗಿತ್ತು (ಯೋಧರು. ೬೦). 
೪. ಅರಣ್ಯ: ಸಜ್ಜನ ಛಕ್ತರಾಮಯಾಪತ್‌ ಕಕ್ಷಭಧೂಮಾಂಕ ಪಶುಪತಿ 
ಲಲಾಮ ಪರಿಪಾಲಯ (ಗುರು ಚಾ. ೨-೧). ೫. ಕಚ್ಚೆ; ಸೊಂಟಕ್ಕೆ 
ಸಿಕ್ಕಿಸುವ ಸೀರೆಯ ಅಥವಾ ಪಂಚೆಯ ಅಂಚು: ಶ್ರಸ್ತಕ್ಕೆ 
ಭಕ್ಷ, ವೈಷ್ಣವರಿಗೆ ಕಕ್ಷ, ನಾರಾಯಣ ಅಂದವಗೆ ಮೋಕ್ಷ (ಗಾದೆ). 
೬. ಲಂಗೋಟ; ಕೌಪೀನ. ೭. ಉಡಿದಾರ; ನಡುಕಟ್ಟು; 
ಒಡ್ಯಾಣ. ೮, ಹುಲ್ಲು. ೯. ಮೇಲಕ್ಕೆ ಹಬ್ಬುವ ಬಳ್ಳಿ. ೧೦. ಅರ 
ಮನೆಯ ಅಂತಃಪುರ; ರಾಣಿವಾಸ. ೧೧. ತರ್ಕದಲ್ಲಿ ಉತ್ತರ 
ಅಥವಾ ಪ್ರತಿವಾದ. ೧೨. ಅಂಗಣ; ಪ್ರಾಂಗಣ. ೧೩. ಬಾಗಿಲು; 
ದ್ವಾರ. ೧೪. ಗ್ರಹ, ತಾರೆಗಳು ತಿರುಗುವ ಪಥ: *ಪ್ರಾಂಗಣ ಕಾಪು 
ಕಕ್ಷಮುಡಿನೂಲ್‌ ಕಾಂತಾರ ಕಕ್ಸಾಹ್ವಯಂ? (ನಾನಾರ. ೧೧). 
[ಸಂ.3 
ಕಕ್ಷಕಾರ (ನಾ). ಬಗಲಲ್ಲಿರುವವನು; ಸ್ವಾಧೀನನಾದವನು : ಪಕ್ಷ 
ಕಾರರನ್ನು ಕಕ್ಷಕಾರರನ್ನಾಗಿ ಮಾಡಿಕೊಳ್ಳಲು ಬಲ್ಲ ಮೋಹಕನಗೆ 
ಯಿಂದ ನಮ್ಮ ವಕೀಲಮಿತ್ರರು * -» ಬಂದರು (ನಿರಾಭ; ೧೪೬). 
[ಸಂ.) 
ಕಕ್ಷಕುಳೆ (ನಾ). ಕಂಕುಳಲ್ಲಿರುವವನು (?): ಆಕಾಶದ ಕವಿಗಳೆನ್ನ 
ತೊಟ್ಟಲ ಕೂಸು ಹರಿಬ್ರಹ್ಮರೆನ್ನ ಕಕ್ಷಕುಳ [ಪಾಠಾಂ. ಕಕ್ತೆಯ ಒಕ್ಕಲು] 
ನೀ ಮಾವ ನಾನಳಿಯ ಗೊಹೇಶ್ವರ (ಅವಚಂ. ೧೨೧-೫೫೦). 
[ಕಕ್ಷ* ಕುಳ?) 
ಕಕ್ಷಸಾಲ, ಕಕ್ಷಪಾಳ (ನಾ). ಕಂಕುಳಿಗೆ ತಗುಲಿಹಾಕಿಕೊಳ್ಳುವ 
ಚೀಲ; ಬಗಲು ಚೀಲ: ಕಾಲಕರ್ಮವನು ಪಾದುಕೆಗಳಾಗಿಯೆ ಮೆಟ್ಟ 
ಮೇಲೆನಿಸುವಪ್ಪಮಾಸಿದ್ದಿಗಳನೇ ಕಕ್ಷಪಾಲವಾಗಿಜುಕಿ (ಭಿಕ್ಷಾಡ. ೧-೧೪). 
ಕಶ್ಸಪಾಳ : ಆಕಾಶವೆ ಕೊಪ್ಪರ ಅಜಾಂಡ ಬ್ರಹ್ಮಾಂಡವೆ ಕರ್ಣಕುಂಡಲ 
ಆದಿಯಾಧಾರವೆ ಕಕ್ಷಪಾಳ (ಅವಚಂ. ೪೩-೩೭೪) ; ಸರಪಳೆಯ ಹೊಸ 
ಕಕ್ಷಪಾಳದ . . . ಪರಿವಿಡಿಯೊಳೆಸೆದಿರ್ದರಾ ಜೋಗಿಗಳು (ಶಂಕದಾ. 
೧೫-೫). [ಸಂ.] 
ಕಕ್ಷಸಾಲಿಕೆ, ಕಕ್ಷಪಾಳಿಕೆ (ನಾ). - ಕಕ್ಷಪಾಲ : ಸನ್ನುತ ವಿದ್ಯಾಮಯ , 
ಕಕ್ಷಪಾಲಿಕೆ ಬೆಡಂಗಂ ಬೀಜಕೆ (ವೃಷವಿ. ೧೪-೩೧). ಕಕ್ಷಪಾಳಿಳೆ : 
ಅಂತಿತ್ತು ತನ್ನ ಕಕ್ಷತಳದೊಳಿಟುಂಕಿದ ಫೊಂಬುಲಿಯ ಚರ್ಮದ ಕಕ್ಷ 
ಪಾಳಿಕೆಯೊಳಳವಟ್ಟ ನಿಗ್ಗವದ ಕರಂಡಕಡೊಳಗೆ (ರಾಜಶೇ. ೫-೨೫-ವ). 
[ಸೆಂ. ಕಕ್ಷಪಾಲಿಕಾ] 
ಕಕ್ಷಪಾಳೆ "ಕಕ್ಷಪಾಲ ನೋ. 
ಕಕ್ಷಸಾಳಿಕೆ "ಕಕ್ಷಪಾಲಿಕೆ' ನೋ. 
ಕಕ್ಷಪುಟ (ನಾ). ಕಂಕುಳು; ಬಗಲು ; ಮಾಟ್ಕುದು ಕಂಪಿನ ಸೊಂಪಿನ 
ಪೊಗರಿಂದಂ ವನಿತೆಯ ಕಕ್ಷಪುಟಮಾಕ್ಷಣಾಕರ್ನ್ಷಣಮಂ (ಫುಸ್ತಫ. 
೩-೩೮). [ಕಕ್ಷ * ಪುಟ್ಟ) 
ಕಕ್ಷಭಂಡ (ನಾ). ಕಂಕುಳಲ್ಲಿ ಇರುಕಿ ತರುವಂಥ ಸರಕಿನ ಹೊರೆ; 
ಕಂಕುಳ ಗಂಟು (?) : ಹೊಜಗಣಿಂ ಬಂದೆ ಗಂಧವಣಕ್ಕೆ ಕಕ್ಷಭಣ್ಣಕ್ಕೆ 
ಆ ಭಣ್ಣಂ ಗದ್ಯಾಣಂ ತೂಕಮಯ್ದು (ಎಇ. 2೭111, ೨೧-೫೩ ; 1204). 
[ಕಕ್ಷ * ಭಂಡ) 
ಕಶ್ಚಮೂಲ (ನಾ). - ಕಕ್ಸಪುಟಿ: “ಕೌಂಕು ಟ್‌ - ಕಕ್ಷಮೂಲಂ” 
(ಶಮದ. ಪರಿ. ೧). [ಕನ್ನ * ಮೂಲ] 


ಕಕ್ಸಾಂತ 


ಕಕ್ಸಾಂತ (ನಾ). ಬಾಗಿಲ ಪಕ್ಕು; ದ್ವಾರದ ಬಳಿ: ಐತಂದು ವಿನಯ 
ದಿಂದರಮನೆಯ ಕಕ್ಸಾಂತದೊಳ್ಳಿಂದು ಪೇಳೆ ದೌವಾರಿಕೆ ಯೊಳು 
(ವೆಂಕಾರಾ. ೧-೨೨-೧೪). [ಕಕ್ಷ + ಅಂತ್ಯ) 

ಕಕ್ಟಾಂತರ (ನಾ). ಓಳಮನೆ; ಏಕಾಂತದ ಕೋಣೆ: *ಕಕ್ಸಾಂತರಂ, 
ಪ್ರಕೋಷ್ಕಂ- ಈ ೨ ನೆಲೆ” (ಹಲಾಯು. ೫೧-೧೪೯) ; *ಕಕ್ಪಾಂತರಂ 
[ಸಾಕಾಂ. ಕಕ್ಷಂಳೆರು] ಪ್ರಕೋಷ್ಮಂ ಮನೆಯ ನಿಲವದು? (ಮಂಗರಾ. 
೬೦-೧೪). (ಕಕ್ಷ ಅಂತರ) 

ಕಕ್ಸಾಂತರಂಗ (ನಾ). ಅಂಗಳದ ಒಳಭಾಗ ; ಪ್ರಾಂಗಣದ ಮಧ್ಯ: 
ಮಂತ್ರಿಗಳ ಮಾಗಧರ ವಂದಿಗಳ ಗಡಣಮಂ ಕಕ್ಸಾಂತರಂಗದೊಳ್‌ 
ನಿಲಿಸಿ (ವೆಂಕಾರಾ. ೨-೮-೧). [ಕಕ್ಷ * ಅಂತರಂಗೆ] 

ಕಕ್ಲಾಪಟಿ (ನಾ). ಕೌಪೀನ; ಲಂಗೋಟ. (ಸಂ. (ಕಕ್ಷಾ ಪಟ)] 

ಕಸ್ತಿ (ನಾ). ೧. ವ್ಯಾಜ್ಯ; ವಿವಾದ (8). ೨. ವಾದಿ ಅಥವಾ ಪ್ರತಿ 
ವಾದಿ: ಅಂಥಾ ಮನುಷ್ಯನನ್ನು ನೇಮಿಸಿದ್ದ ಕಕ್ಷಿಯು ಹೊಸದಾಗಿ 
ಮತ್ತೊಬ್ಬನನ್ನು ನೇಮಿಸತಕ್ಕದೆಂದು ವಿಧಿಸತಕ್ಕದ್ದು (ಗ್ರಾಮಾಕ. ೧೭) ; 
ದೇಶದಲ್ಲಿ ಕಕ್ಷಿ ಪ್ರತಿಕಕ್ಷಿಗಳು ಎದ್ದರೆ? (ಶಾಂತಲಾ. ೨೪೧). [?) 

ಕಸ್ಸಿಗಾರ (ನಾ). ವಕೀಲರ ಬಳಿ ಫಿರ್ಯಾದು ಮಾಡುವವನು; 
ವಾದಿ ಅಥವಾ ಪ್ರತಿವಾದಿ : ಕೆಲಸ ಕಲಿಯುವುದಾಗಲಿಲ್ಲ. ಕಕ್ಷಿಗಾರರೂ 
ಕಾಣುತ್ತಿರಲಿಲ್ಲ (ಆಲಹೂ. ೬೬); ಕಕ್ಷಿಗಾರರೇ ರಾಜಿಗೆ ಒಪ್ಪಿದರೆ? 
(ಚಂದತೋ. ೧೬೦) ; ವಕೀಲರ ಮತ್ತು ಕಕ್ಷಿಗಾರರ ಹಿತ ಒಂದೇ ಅಲ್ಲ 
(ಮಾವಾದ. ೯೦). [ಕತ್ತಿ -ಗಾರ (ಆ. -ಕಾಅ)] 

ಕಕ್ಷೆ (ನಾ). ೧. ಕಂಕುಳು; ಬಗಲು: ಕಕ್ಷೆಯಲಿ ಲಿಂಗವ ಧರಿಸಿದ ಮತ್ತೆ 
ಕುಕ್ಷೆಯ ವರ್ತನವ ಬಿಟ್ಟುಬಿಡಬೇಕು (ಮೊ €ಳಿ ಮಾ. ೧೩೫-೫೨೨). 
೨. ವ್ಯಾಪ್ತಿ ; ಪರಿಮಿತಿ; ಕ್ಷೇತ್ರ : ಇತಿಹಾಸದೊಳಗಿನ ಘಟನೆಗಳನ್ನು 
ವಿವರಿಸುವಾಗ ಕೂಡ "ಪರಮಾತ್ಮಶಕ್ತಿ' "ದೈವ? ಇಂತಹ ಇತಿಹಾಸದ 
ಕಕ್ಷೆಯ ಹೊರಗಿನ ಮಾತುಗಳು ಬರುತ್ತವೆ (ಕಹಾ ಟಿ. ೪೦೧); ಈ 
ಪುಸ್ತಕದ ಕಕ್ಷೆಯಲ್ಲಿ ಬರುವ 'ಕಾಲಾವಧಿಯು ದೀರ್ಥವಾದೆದ್ದು 
(ಸಾಸಮಾ, ೭೬). ೩, ಗ್ರಹ ಹಾಗೂ ಉಪಗ್ರಹಗಳು ಸುತ್ತುವ 
ಮಾರ್ಗ; ಪ್ರದಕ್ಷಿಣೆಯ ಪಥ: ಈ ವಾರ್ಷಿಕ ಪ್ರದಕ್ಷಿಣೆಯ ಮಾರ್ಗಕ್ಕೆ 
ಭೂಮಿಯ ಕಕ್ಷೆ ಎನ್ನುವರು (ಮುಂಬಯಿ. ೬-೫೯) ; ನಾವು ನಮ್ಮ ನಮ್ಮ 
ಕಕ್ಷೆಗಳಲ್ಲಿಯೇ ತಿರುಗುವ ಗ್ರಹಗಳು! (ಮುಕ್ತಿ. ೧೬). ೪. ಮನೆಯ 
ಒಂದು ಛಾಗ; ಕೋಣೆ: ಚಾರು ದಕ್ಷಿಣದಿಕ್ಕಿನ ಕಕ್ಷೆಯ ಗವಾಕ್ಷಡೊಳಗೆ 
ಕುಳಿತಿರುತ್ತಾಳೆ (ಇಪ್ಪಕ. ೨೮೭). (ಸೆಂ. ಕಕ್ಷ, ಕಕ್ಸಾ] 

ಕಕ್ಷೇಷು (ನಾ). ಒಂದು ಬಗೆಯ ಬಾಣ : *ಕವಡಿಕೆಯಂಬು ಕಕ್ಷೇಷು 
ವಕ್ಕುಗ (ಮಂಗರಾ. ೮೭-೩೫). [ಕಕ್ಷ + ಇಷು] 

ಕಕ್ಸ್ರ್ಯಾಂತರ (ನಾ). ಆವರಣ; ಪ್ರಾಂಗಣ : ರಾಜಧಾನಿಯಂ ಪೊಕ್ಕು 
ಸಪ್ತಕಕ್ಟ್ರ್ಯಾಂತರಂಗಳ ಕಾಂಚನಮಯತೋರಣಂಗಳಂ ನುಸುಳ್ಳು 
ಕನ್ಯಾಂತಃಪುರದ್ವಾರೆಮನೆಯ್ಲಿ (ಕಾದಂಪೂ. ೯೯೫); ಪಯೋದ ಗಜ ಫಟಿ 
ಸುಲದತ್ತಿನರುಚಿಪಲ್ಲವಕುಳಕಬಳನ ಲೀಲೆಯಿನಂತರಿಕ್ಷ ಕಕ್ಸ್ಯಾಂತರ 
ದೊಳ್‌ (ಚಂದ್ರಪು. ೪-೩೨). [ಸಂ. (ಕಕ್ಟ್ಯಾ * ಅಂತರ)] 

ಕಕ್ಸ್ಯಾನಕಾಶ (ನಾ). ಒಳಮನೆಯ ವಿಸ್ತಾರ: ಬಾಗಿಲ್ಮಾಡಮಂ 
ಪೊಕ್ಕಂತರಾಂತರಾಭಿಶೋಭಮಾನಾಕ್ಸೂಣ ಕಕ್ಸ್ಯಾನಕಾಶನಮುಂ 
ತೋಣಜುತ್ತುಂ (ಶಾಂತಿಪು. ೩-೧೬ ವ). [ಸಂ. (ಕಕ್ಸ್ಯಾ * ಅನಕಾಶ)] 

ಕಕ್ಸೆ (ನಾ). ೧. ಆನೆಯ ನಡುಕಟ್ಟು. ೨. ಕಟ್ಟಡಗಳಿಂದ ಸುತ್ತು 
ವರಿಯಲ್ಪಟ್ಟಿ ಒಳಅಂಗಳ; ನಡುತೊಟ್ಟಿ. ೩. ವ್ಯಾಪ್ತಿ ; ಪರಿಮಿತಿ; 
ಕ್ಷೇತ್ರ: ಅದು "ಕಾವ್ಯ' ಕಕ್ಷ್ಯೈಯಲ್ಲಿ ಸೇರದು (ಧ್ವನ್ಯಾಲೋ. ೭ ಅಡಿಟ). 

[ಸಂ. ಕಳ್ಸ್ಯಾ] 


೧೩೬೬ 


20 


45 


ಕಗ್ಗದಾರಿ 


ಕಖಡಿಬರ್ತಿ (ನಾ). ಕಕ್ಕಡದ ಆರತಿ; ದೀಪಾರತಿ(?) : ಬೆಳಿಯ 
ನೀರಾಂಜನದ ಹಲಿಗೆ ೯ ಹಿರಿಯ ಆರತಿ ೮ ಪುರುಷಾಮ್ರಕದ ಅರತಿ ೩4 
ನಾಗಾರತಿ ೧ ಧೂಪಾರತಿ [೧] ಕಖಡಿಬ[ರ್ವಿ] ೨ ಪ್ರತುಮೆಆರತಿ ೧ ಅಂತು 
ಆರತಿ ೨೫ (ಸೌಇಇ. 2%, ೨೬೭೩-೪೩; 1519), 

[ಕ ಖಡಿ (ಆ ಕಕ್ಕಡ್ಕ?) * ವರ್ತಿ ?] 

ಕಗತಿ (ನಾ). ಪೀಠ (?) : ವಿಗಡ ಶುಂಭ ನಿಶುಂಭರು. .. ಹೊಗುವ 

ರಮರಾನತಿಗೆ ಸುರಪನ ಕಗತಿನಲಿ ಮಂಡಿಸುವರು (ಅಂಬಿಕಾ. ೨೬-೭). 
[1] 

ಕಗ್ಗ, (ಗು). ೧. ಕೆಲಸಕ್ಕೆ ಬಾರದ; ನಿಷ್ಟ್ರಯೋಜಕವಾದ: ಆ 
ಮುನೀಶ್ವರನೆನ್ನ ಕೋಪದಿಂ ರುಂಕಿಸುತ ರುದ್ರನಂತೆ ಕಗ್ಗ ಭೂಸುರ 
ನೆನುತ್ತೇನ ವಂಚಿಸಿ ಶರೆಸಮುದ್ರವಂ ಬೇಡ್ಡರ್‌ (ತುರಂಗ. ೬೧-೨೨); ಈ 
ರತ್ನವನ್ನು ಓರ್ವ ಕಗ್ಗಬಡಹಳ್ಳಿ ಗನಳೊರಳಿನಲ್ಲಿ ಕಟ್ಟುವ ಪ್ರಸಂಗವು ಒದ 
ಗಿದೆ (ಸರಿಣೀ. ೫). (ನಾ). ೨, ಬೇಸರದ ಹರಟಿ; ಗೊಡ್ಡುಕತೆ: ಈ 
ಕಗ್ಗವನ್ನು ಮೊದಲಬಾರಿಗೆ ಓದಿದಾಗ ಇದು ಏನೋ ಅವ್ಯವಸ್ಥೆಯ ಕಗ್ಗ 
ವೆಂದು ಎನಿಸುತ್ತದೆ (ರಾಮರಾ, ೬೬); ಯಶಸ್ಸು ಎಂಬುದೆಲ್ಲಾ ಬರಿಯ 
ಕಗ್ಗ (ಮಲೆನಾ. ೧೫); ಈಕಗ್ಗವನ್ನೆಲ್ಲಾ ಕೇಳಿದೇನೆ ಬಿಡು (ಆಷಾಭೂ. 
೧೭). &, ಕಾಡುಮನುಷ್ಯ ; ಒರಟ; ಒಡ್ಡ : ಆ ತೆರೆದಿದ್ದ ಬಾಗಿಲಲ್ಲಿ 
ಮುಕ್ಕರಿಸಿ ಬಿದ್ದಾಗ ಭೀಮನು ಕಗ್ಗನಂತೆ ನಕ್ಕನು (ಮಭಾರ. ೮೨). [?] 

ಕೆಗ್ಗ್ನ (ನಾ). ಖಡ್ಗ; ಕತ್ತಿ: ಕಗ್ಗದಲಿ ಮಡಿದನುಜನಿಗೆ ಮನ ತಗ್ಗಿ 
ಮಮ್ಮಲಮರುಗಿ ವಂಶವು ಜಗ್ಗಿತಾಹಾಯೆಂದು (ಜಿನಭಾ. ೩-೬೫); 
ಎಲೆ ಮದೋನ್ಮತಿ ನೀನು ಕಗ್ಗಕೆ ಬಲನೆ (ಜಿನಭಾ. ೧೧-೧೩) ; ಕಗ್ಗದ 
ಕಲಿ ಬೀರಾ ಎದ್ದು ಬಾರೋ ಸಗನಯ್ಮಾ (ನಾಪದ. ೧೪೦). 

[ಪ್ರಾ. ಖಗ್ಗ (ಆ ಸಂ. ಖಡ್ಗ)] 

ಕಗ್ಗಂಟು (ನಾ).. ೧. ಸುಲಭವಾಗಿ ಬಿಡಿಸಲಾರದ ಗಂಟು: ಈ 
ದಾರ ಬಹಳ ಕಗ್ಗಂಟಾಗಿದೆ (ರೂಢಿ). "ಸರಗಂಟು? ಪರಾ. ೨. (ಆಲಂ) 
ಜಟಿಲವಾದ ಸಮಸ್ಯೆ; ಕ್ಲಿಷ್ಟವಾದ ಸಮಸ್ಯೆ: ಇದು ಬಿಡಿಸಬರದ 
ಕಗ್ಗಂಟು ಕೂಟಜನ್ಮದ ರಹಸ್ಯ (ಅರಳು. ೨೧೮-೩) ; ಈ ನೆಂಟು 
ಕಗ್ಗಂಟು, ಹಸನಿಲ್ಲ ವೃವಹಾರ (ಮಾಮನೆ. ೪೫); ಅರ್ಥವೇ ಆಗದ 
ತೊಡಕಿನ ಕಗ್ಗಂಟುಗಳಿಂದ ನೀನು ನನ್ನ ಜೀವನವನ್ನು ಕಟ್ಟಹಾಕಿ 
ದ್ದೀಯಾ? (ವಂಶವೃ. ಹಂಜ): (ಆ. ಕಡಿದು * ಗಂಟು]. 

ಕಗ್ಗಂದು (ನಾ). ಹೆಚ್ಚಾದ ಕಂದು ಬಣ್ಣ: ಅಕೆಗೆ ಕಗ್ಗಂದುಬಣ್ಮದ 
ಸೀರೆ ಚೆನ್ನಾಗಿ ಒಪ್ಪುತ್ತದೆ (ರೂಢಿ)... [ಆ ಕಡಿದು 4 ಕಂದು] 

ಕಗ್ಗಂಬಳಿ (ನಾ). ಕರಿಯ ಕಂಬಳಿ: ಬಾರೆಂದು ಕರೆದು ಕಾಳಾಂಬರ 
ಮನುಡಿಸಿ ಕಗ್ಗಂಬಳಿಯ ಪೊದಿಸಿ ಪಗಲಂಗನೆಯಳಾ . ., ಎಂಬಂತೆ 
ಕತ್ತಲೆಯ ಮೊತ್ತ (ನವಮೋ, ೧೭-೧೦) ; ಇಡೀ ಪ್ರಪಂಚವನ್ನು ಅಪಾರ 
ವಾದೊಂದು ಕಗ್ಗಂಬಳಿಯಿಂದೆ ಮುಸುಕಿ ಮುಚ್ಚಿದಂತಿತ್ತು (ವೀರಬಂ. 

[೮ ಕರಿದು + ಕಂಬಳಿ] 

ಕಗ್ಗಟ್ಟು (ನಾ). ಬಲವಾದ ಕಟ್ಟು : ನೋಟಗಳ ಕಗ್ಗಟ್ಟು ಬಿಚ್ಚಿದಂತಾಗಿ 
ಮೇಣ್‌ ಆಟವಾಡುತಲಿಹುದು ಬೇರೆಡೆಯ ಬಿಗಿದು (ಕಾಲೂರ. ೪೩-೫೫). 

[< ಕಡಿದು * ಕಟ್ಟು] 

ಕಗ್ಗತ್ತಲ್‌ "ಕರ್ಗಟ್ಟಲೆ' ನೋ. 

ಕಗ್ಗತ್ತಲು "ಕರ್ಗಲ್ಲರಲೆ' ನೋ. 

ಕಗ್ಗತ್ತಲೆ "ಕರ್ಗಲಟ್ಲಲೆ' ನೋ. 

ಕಗ್ಗದಾರಿ (ನಾ). ಕಚ್ಚಾದಾರಿ, ರಸ್ತೆ: ಉಳಿದ ಮೂರು ಮೈಲು 
ಕಗ್ಗದಾರಿಯಿಂದ ಪಲ್ಲಕ್ಕಿಯಲ್ಲಿ ಕುಳಿತ್ಕು ಅಮೇಲೆ ನಮ್ಮ ಊರು 
ಮುಟ್ಟ ಬೇಕಾಗುತ್ತದೆ (ಇಪ್ಪಕ. ೪೨೯). [ಕಗ್ಗ * ದಾರಿ] 


೧೮). 


ಕೆಗ್ಗನಹಳ್ಳಿ 


ಕಗ್ಗನಹಳ್ಳಿ (ನಾ). ಒಂದು ಊರಿನ ಹೆಸರು: ನೆಲ್ಲಿಕುಂಟಿ ಗ್ರಾಮ 
೧ ಕಗ್ಗನಹಳ್ಳಿ ಗ್ರಾಮ ೧ ಶಿರುಮಲಹಳ್ಳಿ ಗ್ರಾಮ ೧ (ಎಕ. ೫, ಮುಳಬಾ. 
೧೮-೧೪; 1234). [ಕಗ್ಗ + ಹಳ್ಳಿ (ಆ ಪಳ್ಳಿ)] 

ಕಗ್ಗನೆ "ಕರ್ಗನೆ' ನೋ. 

ಕಗ್ಗಪ್ಪು, (ನಾ). ತೀರ ಕಪ್ಪು; ಕಡುಗಪ್ಪು; ದಟ್ಟಿವಾದ ಕರಿಯ 

ಬಣ್ಣ : ಕಾರ್ಮೋಡದ ಒಡ್ಡು ದೊಡ್ಡದಾದ ಕಗ್ಗೆಪ್ಪಿನ ಹಾಯಿ ಹಾರಿಸಿ 
ಮುಗಿಲಿನ ನಡುನೆ ತಲೆ ಎತ್ತಿ ನಿಂತಿತು (ಇಪ್ಪಕ. ೧೮೦). 

[ಆ ಕಡಿದು * ಕಪ್ಪು (ಆ ಕರ್ಪು,)] 

ಕಗ್ಗ ಪ್ಪ್ಯ(ನಾ). ಆಳವಾದ ಕುಳಿ, ಹಳ್ಳ: ಅವರ್ಗಳನ್ನಸಹಾಯತೆಯ 

ಕಗ್ಗಪ್ಪಿಗೊದೆದುರುಳಿಸಿಕೊಂಡು (ಮಂತ್ರಶ. ೧೩೪-೧೩). 
[ಆ ಕಡಿದು * ಕಪ್ಪ] 

ಕಗ್ಗಬುದ್ಧಿ (ನಾ). ಜಡಬುದ್ಧಿ ; ದಡ್ಡಬುದ್ಧಿ : “ನಿಮ್ಮ ಮೂರ್ಬತನ 

ದಿಂದ, ಹಳ್ಳಿಯ ಕಗ್ಗಬುದ್ಧಿ ಯಿಂದ ಮಗು ಸತ್ತದ್ದು? (ಸ್ಮೃತಿಚಿ. ೧೪೪). 
[ಕಗ್ಗ * ಬುದ್ಧಿ] 

ಕಗ್ಗರಿ "ಕಗ್ಗಲಿ? ನೋ. 

ಕಗ್ಗರಿಕು (ನಾ). ಅತಿ ಕಪ್ಪಾದ ಕರಿಕು, ಇದ್ದಲು: ಮಹೀಚಕ್ರ 
ದೊಳ್‌ ಕಗ್ಗರಿಕೆಂತಂತೆತ್ತಲುಂ ಪಂದಲೆ ಪಡಲಿಡೆ ಧಂಧಂಧಗಿಲ್ಭುರ್ಭು 
ಗಿಲ್‌ ಘಂಘರಿಲೆಂದೇನಳ್ವಿತೋ. .. ವೀರಬಲ್ಲಾಳ ಕೋಪೋದ್ಧುರ 
ದಾವೋಗ್ರಾನಳಂ (ಎಕ. ೪1, ತರೀಕೆ. ೪೫-೪೩ ; 1196). 

[< ಕಡಿದು + ಕರಿಕ್ಕು (ಆ ಕರಿಂಕು)] 

ಕಗ್ಗಲ್‌, ಕಗ್ಗಲ್ಲು (ನಾ). ಗಟ್ಟಿಯಾದ ಕಲ್ಲು; ಕಾಡುಕಲ್ಲು: ಕಾದ 
ಕಗ್ಗಲ್ಲ ಫಲವೆಂದವಂ ತಂದೀವರು (ಸಿದ್ಧ ರಾ.:೮-೩೦); ರೋಹಿಣಿ 
ಧರಣೇಧರೆ ಮಣೆಯಂ ಕಗ್ಗಲ್ಲಂ ಧರಿಯಿಸಿದಂತಿರೆ ಸಜ್ಜನರಂ ದುರ್ಜನರಂ 
ಪಡೆದಂ ಕಮಳಭವಂ (ಕುಮುರಾ. ಪೀಠಿಕಾ ಸಂಧಿ. ೩೫) ; ಮಂಡಮತಿಯಾ 
ಸುಯೋಧನನೃಪಂ ಕಗ್ಗಲ್ಲ ಬೀಟಿಯಂದದಿ ಮುನಿಸನು ಒಂದಿನಿಸು 
ಮುಚ್ಚದಾ ಕಳ್ಳರಂ ನಾಳೆ ಸೀ ತೆಂದೊಪ್ಪಿಸೆಂದು ಯಮದಂಡನಂ... 
ಕಳುಹಿ (ಸಮ್ಯಕಾ. ೨-೬೯). ಕಗ್ಗೆಲ್ಲು: ಕಾಳಮ್ಮನೆಂಬವಳ್‌ ಕಗ್ಗಲ್ಲಿನಿಂ 
ಕಟ್‌ದ ಹಾಲನೀಶಂಗುಣಿಸಿದಳ್‌ (ಚೆಬಪ. ೫೫-೪೫) ; ಪೊಸ ಕಗ್ಗಲ್ಲು 
ಗಳೊಸರವು ಕಣ್ಣೆ ರಾಜಿಸಿದುದು: (ಕಂನವಿ. ೨೦-೫); ಎಲ್ಲೆಲ್ಲಿಯೂ 
ಕಟ್ಟಿಸಿದ ದೇವಾಲಯಗಳೆಲ್ಲವು ಕಗ್ಗಲ್ಲಿನಲ್ಲಿ ನಿರ್ಮಿತವಾದವು 
(ಮೈವಾಸ್ತು. ೬೨). [೮ ಕಡಿದು ಕಲ್ಕ್‌) 

ಕಗ್ಗಲಮಾನೆಯ (ನಾ). ಒಂದು ಕೊಡುಗೆ: ನಿತ್ಯ ನ(ನೈ)ವೇದ್ಯಕಂ 
(ಕ್ಕಂ) ಬಿಟ್ಟಿ ಕಗ್ಗಲಮಾನೆಯ ಕೆಯಿ ಮತ್ತರು ೧೨ (ಇಆ.13€, ೭೫-೬; 
1118)... [ಕಗ್ಗಲ್ಯ (ಆ ಕಗ್ಗಲ್ಲಿ) *- ಮಾನೆಯ («ಆ ಮಾನ್ಮ)] 

ಕಗ್ಗಲ್ಲಿ, ಕಗ್ಗರಿ (ನಾ). ಒಂದು ಜಾತಿಯ ಮರ? ಮುಳ್ಳಿಲ್ಲದ ಕರಿ 
ಜಾಲಿ; ಖದಿರವೃಕ್ಷ: ಕರಡಿಗಳೊ ಕಗ್ಗಲಿ [ಪಾಠಾಂ. ಕೆಗ್ಗೆ ವ, ಕಗ್ಗ ಲ್ಲ, 
ಕಗ್ಗಫಿ, ಕಗ್ಗೊಲೆ]ಯ ಬಲು ಹೆಮ್ಮೊರಡಿಗಳೊ (ತೊರರಾ. ೬-೮-೨3೯); 
ಕೈಯಿಂದ ಬಗ್ಗಿಸಿ ನೋಡಲಿನಿಸು ಬಗ್ಗಿ ತಿಲ್ಲದು ಕೆಗ್ಗಲಿಯೊನಕೆಯಂದೆ 
ದೊಳು (ನೇಮಿಸಂ. ೧೬-೧೧೫) ; ಕಡಿದೆ ಕಗ್ಗಲಿಗೋಸುಗ ಕಲ್ಪವೃಕ್ಷವ 
(ಕುರಾಸಾಂ ೩೬-೧೪೬) ; ಕಾರಾಚೆ ಕಗ್ಗಲಿ ಕಂಚಿವಾಳದ ಮರ ಸೂರ 
ಮಾರ್ಗವ ತಡೆದಿಹುವುೆ (ಕಂನವಿ. ೧೮-೩೭). ಕಗ್ಗೆರಿ: ಕತ್ತೆಯ ಲದ್ದಿ 
ಕೆಗ್ಗರಿಯ ಕರಿಯಂ ವುಮ್ಮತ್ತದ ಸೊಪ್ಪಿನ ರಸದಲ್ಲಿ ಅರದು (ಅಶ್ವವೈ. 
೧೩-೫೩ ಟೀಕೆ); ಆ ರೀತಿಯೊಳಮರ್ಯಾದೆಯಿಂ ಕುಡುವ ಕೊಂಬ 
ಮಾನವರಿರ್ವರುಂ ಕಗ್ಗರಿಯ ಮರನಾದೊಡಂ ಕಲ್ಲ ಗುಂಡನಾದೊಡಂ 
ಕೊರಲೊಳ್‌' ಬಿಗಿದು ಸಾಗೆರಮಂ ದಾಂಟಲೆಳಸುವ ಮಾನಿಸರಂತೆ 
(ಭಾರಶಾಂ. ೨೬೭). (2) 


೧೬೩೬೭ 


ಕಗ್ಗಾನಳ 


ಕಗ್ಗಲಿ (ನಾ). ಕಡುಗಲಿ; ಮಿಗಿಲಾದ ಬಂಟ; ಪರಾಕ್ರಮಿ: ನಾರಿ 
ಯರು ನಸುನಗುತ ವಿಹಾರಿಸುತ ಕಗ್ಗಲಿಯ ಪೊಲ್‌ ಕರವೀರವರ್ಗವ 
ಮಂಡೆವಾಗಿಸಿ ಪೂದಿಜಕಿದರು (ಸನತ್ಯು. ೬-೧೩) ; ಆಜಿಯೊಳ್‌ ಬೆನ್ನ ಬಿಡ 
ದೊಂದಾಗಿ ಬರ್ಪ ಕಗ್ಗಲಿಗಳಿತ್ತ ಬನ್ನಿ (ಸಮ್ಮಳೌ, ೮-೪೪) ; ಇದಿರಾಗಿ 
ಕಲುತ್ತು ನಿಂದಾ ಕಗ್ಗಲಿಗಳ ಮೊತ್ತವನೆಲ್ಲವನಾ ಗೆದೆಯಿಂ ವಿಕ್ರ 
ಮೋತ್ತಂಸನರೆದು ಹಾಕಿದನು (ನೇಮಿಸಂ. ೨೯-೨೫). 

[ ಕಡಿದು * ಕಲ್ಮಿ) 

ಕಗ್ಗೆಲ್ಲು (ನಾ). ೧. ಕಪ್ಪಾದುದು; ಕಂದಿದುದು.. (ಗು). 
೨. ಕಪ್ಪಾದ; ಕಂದಿದ: ದೊರೆಯು ಇವಳ ತೊಟ್ಟಿಗೆ ಕೊಡುತಾ 
ಇದ್ದ ಖಾಸಾ ಸೋಬಸ್ಯರವನ್ನು ದಿನಕ್ರಮೇಣ ಕಡಿಮೆಮಾಡುತಾ ಕಡೆಗೆ 
ಕಗ್ಗಲುರಾಗಿ ಮುಗ್ಗಲುಹುರಳಿಗೆ ಇಳಿಸಿದನು (ಪೇಟಿಮಾ. ೧೬). 

[ಕೆಗ್ಗು (ಲಕರ್ಗು;) ೬ -ಅಲು(< -ಅಲ್ಫ್‌). 1! ತಮಿ. ಕರುಕಲ್‌) 

ಕಗ್ಗಲ್ಲು (ನಾ). (?): ಒಬ್ಬ ಜೆಟಿನಯರ ಕಗ್ಗಲ ಒಬ್ಬ ಗಾಳ ಬೇಲ 
ಹುಣಿಸಿ ತೊಂಣ ಕಾಲವೂರ ಮುನ್ನಣ ಬಲದ ಒಬ್ಬಯ್ಕರು (ಎಕ. 111, 
ಮಳವ. ೧೦೭-೯ ; 1321). [?) 


“| ಕೆಗ್ನೆಲ್ಲು "ಕಗ್ಗಲ್‌' ನೋ. 


20 


90 


35 


ಕಗ್ಗವಿ (ನಾ). ಕತ್ತಲೆ ತುಂಬಿದ ಗವಿ: ಪ್ರಾಣಕೂಪದ ಕಗ್ಗವಿಯಲ್ಲಿ 
ದಾರಿ ನಡೆಯಲು ಬೆಳಕನ್ನು ಕೊಡುವುದು (ಮಣಿಸ, ೨೭) ; ಆ ಕಗ್ಗನಿಯೆ 
ಹೆಬ್ಬುಲಿಯ ನೆಲೆಮನೆ! (ಸುವಸಂ. ೭೫); ಗೊಬ್ಬರ ತುಂಬಿದ ಕಗ್ಗವಿ 
ಯಲ್ಲಿ (ಕನಿಸೋ. ೧೪). [ಆ ಕರಿದು * ಗಪ್ಮಿ] 

ಕಗ್ಗಳ (ನಾ). ಅಸ್ಥಿಪಂಜರ; ಎಲುಬಿನ ಗೂಡು (?) : ನೀಲದಾತ 
ನೀರಸದೊಳಗೊಂದು ಕಗ್ಗಳ ಮೆ €ಳವಿಡಿದು ಕಳೆಗೊಂಡು ಶೂಲಿ 
ಯರ್ಧಾಂಗಿವೊಪ್ಪಿರ್ದಳು (ಅಬ್ಬಲೂ. ೧-೫). [4 ಸಂ. ಕಂಕಾಲ] 

ಕಗ್ಗಾಡು (ನಾ). ದಟ್ಟವಾದ ಅಡವಿ; ನಿಬಿಡವಾದ ಅರಣ್ಯ: ಆ 
ಹಿಮಾಲಯದ ಹೆಗ್ಗವಿ ಕಗ್ಗಾಡುಗಳನ್ನು ಆಡುಂಬೊಲಗಳನ್ನಾಗಿ ಮಾಡಿ 
ಕೊಂಡ ಆರ್ಯರಿಗೆ ಈ ಪಿಂಧ್ಯವನ್ನೀಕ್ಷಿಸಿ ಭಯಜ್ವರವುಂಜಾಗಬಹು 
ದೇನು? (ನಾಡೋಜ. ೧೧೧); ಈ ಕಗ್ಗಾಡಿನ ಇಟ್ಟಿಡೆಯಲ್ಲಿ ಆರಿಹೋದು 
ದೆಂದರೆ ಸ್ವಾಭಾವಿಕವಲ್ಲ (ವೀರಬಂ. ೨೧) ; ನೂರಾರು ವರ್ಷಗಳ ಈ 
ಕಗ್ಗಾಡನ್ನು ಸುಟ್ಟುಹಾಕಿದರಿ. . . ಬೆಳಕನ್ನು ಕಂಡೀತು (ಭಾರದ. ೪೨). 

[೮ ಕಡಿದು + ಕಾಡ್ಯು] 

ಕಗ್ಗಾಯಿ (ನಾ). ಕಸುಗಾಯಿ; ಬಲಿತು ಪಕ್ತವಾಗದಿರುವ ಕಾಯಿ: 
ಕಗ್ಗಾಯಿ ಬಲಿಬಲಿದು ಮ್ಯಾಲೆ ಮಧುರಸ ಬೆರೆದು ಪದಗಾಯಿಯಾದೆಂತೆ 
(ನವಮೋ. ೨೩-೩೪). [೮ ಕಡಿದು? + ಕಾಯ್ಕಿ (ಆ.ಕಾಯ್ಕ್‌)) 

ಕಗ್ಗಾರು, (ನಾ). ಮಿಶಿಮಾರಿದ ಮಳೆ; ಅತಿವೃಷ್ಟಿ (9). 

[ಆ ಕಡಿದು 4 ಕಾರ್ಕು (ಆ ಕಾರ್‌) 
ಕಗ್ಗಾರ್ಕು (ನಾ). ಅನಾವೃಷ್ಟಿ; ಬರಗಾಲ (೪). 
[೮ ಕಡಿದು * ಗಾರು (೮ ಗಾಣು)) 

ಕಗ್ಗಾಲ (ನಾ). ಬರಗಾಲ; “ಕೆಟ್ಟಕಾಲ; ಬರಗಾಲ” (ಜಾನಕೋ. 
೩೧). [೮ ಕಡಿದು? * ಕಾಲ್ಕ] 

ಕಗ್ಲಾವಳೆ, ಕಗ್ಗಾಳ (ನಾ). ದಟ್ಟವಾದ ಕತ್ತಲೆ; ಕಗ್ಗತ್ತಲೆ: ಆವ 
ದಿಕ್ಕಿನಲಿ ದಿಟ್ಟಿಸಿ ನೋಡಲು ಕಗ್ಗಾವಳ ಮುಸುಕಿಕೊಂಡಾಗ (ಕಂನವಿ. 
೧೮-೩೮). ಕಗ್ಗಾಳೆ: ಅವಳ ಭಾವಂ ಬೆಚ್ಚಿಸಿತ್ತೆಂತೆನಲು ಕಗ್ಗಾಳ 
[ಪಾಠಾಂ. ಕಗ್ಗಾಳು, ರಗಳ] ಕವಿದ ಉನನಕ್ಕೈದಿ ನಿಶಿಯುದ್ಧ ವಿಸಿತೆಂದೆಳ್ತಹ 
ಚಕೋರನ (ಮದೇಪು. ೫-೫೩); ಆ ಪ್ರತಾಪಸೂರ್ಯನು ತನ್ನ ರಕ್ತಕರ 
ಗಳಿಂದ... ಚೋಳರೆಂಬ ಕಗ್ಗಾಳನ್ನು ಚದರಿಸಿದನು (ಕರತ್ನ. ೧೦). 

[೮ ಕಡಿದು + ಕಾವಳ್ಳ) 


ಕೆಗ್ಗಾಳ 


ಕಗ್ಗಾಳ "ಕಗ್ಗಾವಳ' ನೋ. 

ಕಗ್ಗಿ (ನಾ). ಒಂದು ಸೀಮೆಯ ಹೆಸರು: ಕಗ್ಗಿ ಮುನತ್ತಜ ಸೀಮೆ 
(ಎಕ. ೪1, ತರೀಕೆ. ೬೭-೧೦ ; 868). [1] 

ಕಣ್ಣು; "ಕರ್ಗು' ನೋ. 

ಕಗ್ಗ್ಯು (ನಾ). ೧. “ಬರ, ಅಸಹ್ಯನೋಟ? (ಸರ್ವಜ್ಞ. ಕೋಶ): ಕಗ್ಗು 
ಕಾಣಲು ಹೊಲ್ಲ ಮೊಗ್ಗೆ ಮುಡಿಯಲು ಹೊಲ್ಲ (ಸರ್ವ ಜ್ಞ. ೧೮೧೬). 
ಶಿ. *ಹೀಚು, ಮಿಡಿ... ಕಾಯಿ, ಕಗ್ಗು? (ಕಂನುಹು. ೯೨). ೩. ಕಮರು 
ವಾಸನೆ (8). (1) 

ಕಗ್ಗುಂಬಳ (ನಾ). ಒಂದು ಜಾತಿಯ ಕುಂಬಳಕಾಯಿ: ಕಗ್ಗುಂಬಳದ 
ಹಾಸುಗಾಯ್ಗಳನು ತಂದಿಳುಹಿ ಸಮನಾದ ಕಂದಲ ಮುಚ್ಚಿ (ಸೂಪಶಾ. 
೫-೧೬) ; ಭಸ್ಮವ ಹೂಸಿದಡೇನು: ಚಪ್ಪರದ ಮೇಲೆ ಕಗ್ಗುಂಬಳಕಾಯಿ 
ಬಿದ್ದಂತೆ (ಶರಚ. ೭೨೨). [< ಕಡಿದು? + ಕುಂಬಳ] 

ಕಗ್ಗುರಿ (ನಾ). ದಡ್ಡ ಕುರಿ: ಗುರಿಯೆ ಮರೆತು ಕಗ್ಗುರಿಗಳಾಗಿ "ಕಬ್ಬಿನ 
ಹೊರಗಣೆಲೆಯನೆ ಮೆಯ್ಯುತ ಅಲ್ಬಸುಖಕ್ಕೆ * ಸೋಲಬಾರದು (ಶರಚ. 
೮೩೪). [ಆ ಕಡಿದು? * ಕುರ್ಕಿ (ಆ ಕುಲ್ಕ್‌)] 

ಕಗ್ಗುಲುಳೆ "ಕರ್ಗುಜುಕೆ' ನೋ. 

ಕಗ್ಗೆರೆ "ಕರ್ಗೇಆ್‌' ನೋ. 

ಕಗ್ಗೇಲಕಿ "ಕರ್ಗೆಟ್‌? ನೋ. 

ಕಗ್ಗೊಡಗೆ (ನಾ). ದೊಡ್ಡ ಕೊಡುಗೆ (?) : ಮಹಾಜನಂಗಳ್‌ ಕೊಟ್ಟ 
ಕಗ್ಗೊಡಗೆಯಂ (ಎಇ. 20111, ೩೩-೫೧; 1204). 

[ಆ ಕಡಿದು? + ಕೊಡಗೆ ?] 

ಕಗ್ಗೊನೆ (ನಾ). ದೊಡ್ಡೆ ಗೊನೆ; ತುಂಬಿದ ಗೊನೆ (?): ಕಗ್ಗೊನೆ 
ಗಾಣೈಯ ಒಳಗಿನ ಅಕಲಂಕಿತ ಕೆಚ್ಚೇ ನೆಐದೆಜೆಯಲಿ ನೆಲೆ ಮಾಡೆಲೆ 
ಹೊನ್‌ ಹೂ ಮನ ಮೆಚ್ಚೇ (ಅರಳು. ೨೨೫-೧೧). 

[ಎ ಕಡಿದು? * ಗೊನೆ (ಆ ಕೊನೆ) ?] 

ಕಗ್ಗೊರ್ಲೆ "ಕಗ್ಗೊಅಲೆ' ನೋ. 

ಕಗ್ಗೊಲೆ "ಕಲಕ್ಲೊಲೆ'` ನೋ. 

ಕಗ್ಗೊಲೆಕಾಅ (ನಾ). ಕಗ್ಗೊಲೆ ಮಾಡುವವನು; ಕ್ರೂರನಾದ 
ಕೊಲೆಗಾರ: ತಾವರೆಯ ಕಗ್ಗೊಲೆಕಾಅನುತ್ಪಳವನ ವಿದೂಷಕನು... 
ಎನಲು ಮಿಗೆ ಮೆಜಕಿದನುದಯಾಚಲದ ಚಾವಡಿಯಲಿ ಸುಧಾಸೂತಿ 
(ಕುವ್ಯಾರ್ರೋ. ೧೭-೧೭). [ಕಗ್ಗೊಲೆ (ಆ ಕಟಕ್ಕೊಲೆ) + -ಕಾಆ] 

ಕಗ್ಗೊಲೆವೊಯ್‌ "ಕಳ್ಗೊಲೆವೊಯ್‌'' ನೋ. 

ಕಗ್ಗೊಅಡು (ನಾ). ಕಪ್ಪಾದ ಕೊರಡು: ಬೆಂದ ಕಗ್ಗೊಜಡಿನಂತೆ 
ಬಿಸಿಲೊಳ್‌ ನಿಂದು (ಧರ್ಮಾಮೃ. ೪-೮೦). 

[<೬ ಕರಿದು + ಕೋಡು] 

ಕೆಗ್ಗ್ನೊಅಲೆ, ಕಗ್ಗೊರ್ಲೆ (ನಾ). ಕರಿಯ ತುಳಸಿ: *ಕಗ್ಗೊಜಲೆ ಬಾಬರಿ 
ಶ್ಷುದ್ರಪತ್ರಂ? (ಮಂ'ಗರಾ. ೩೯-೨೭); ತಗರಂ ಕೊಳ್ಳುಳಿ ನುಗ್ಗಿ 
ಕಗ್ಗೊಲೆ ತೊಟ್ಟಿಲ್‌ ಸೂರ ಣಂ ಶುಂಠಿಯಜ್ಞಗೆಯಯ್ದುಪ್ಪುಗಳೆಕ್ಕೆ 
ಸಾಸಿವೆ (ಲೋಕೋಪ. ೯-೨೪೦); ಅರುಣಾಭಂ ಪುಷ್ಪಮಪ್ಪೊಂದಗಸೆಯನೆ 
ವಲಂ ನೋಡಿ ತನ್ಮೂಲಮಂ ಕೊಂಡರೆನೀಂ ಬೆಳ್ಳುಳ್ಳಿಯಂ ಕಗ್ಗೊಜಲೆಯ 
ರಸದಿಂ ಭಾವಿಸಂತಿರ್ದ ಮರ್ದಂ. ನರಮೂತ್ರಂಗೂಡಿ ನಸ್ಕಂ ವಿರಚಿತ 
ಮದು ತತ್ಸರ್ಪದಷ್ಟಾಂಗಮಾಗಳ್‌ ನಿರುತಂ ಸಂಹಾರಿಕುಂ (ಖಮದ. 
೭-೧೨); ಆಡಿನ ಬೆಣ್ಣೆಯ ಕಾಡ ಕಗ್ಗೊಟಲೆ ಕಹಿದೊಂಡೆ ನಾತಗಳು 
ತೀಡಿದರೆ ಬಿಡವು (ಸರ್ವಜ್ಞ. ೧೯೪೫). ಕಗ್ಗೊರ್ಲೆ: *ಸರ್ಣಾಸಃ, 
ಕಠಿಂಜರಃ, ಕುಟೀರಕಃ - ೩ ಕಗ್ಗೊರ್ಲೆಗಿಡದ ಹೆಸರು? (೩ ದ್ಧಾಂತಿ. 
೧೧೪). [< ಕಂದು ಕೆಲೆ] 


೧೩೬೮ 


5 


20 


30]: 


35 


45 


ಕಚಡ 


ಕಗ್ಗೋಡಿ (ನಾ). ಒಂದು ಸ್ಥಳದ ಹೆಸರು: ಐಶಾನ್ಶಾಂ ದಿಶಿ ಕಗ್ಗೋಡಿ 
ಸಂಗಮಸ್ಕೋತ್ತರ ನಿಕಟೀ ವಾಮನಮುದ್ರಾ ನಿಖಾತಶಿಲಾ (ಕಣ. 3%, 
೫೪-೭೯ ; 1245). [?] 

ಕಚ (ನಾ). ೧. ತಲೆಕೂದಲು: ಪರೆದ ಕಚಮುಂ ಕಣ್ಣಿಂ ಕಯ್ಸಣ್ಮು 
ವಶ್ರುಜಲಂಗಳುಂ ಬೆರೆಸು (ಪಂರಾಮಾ, ೯-೪೨). ೨. ತುರುಬು; ಹೆಡ 
ತಲೆಯಲ್ಲಿನ ಕೂದಲಗಂಟು (8). ೩. ಜಟಿಗಟ್ಟಿದ ಕೂದಲು (8). 
೪. ಗಾಯದ ಕಲೈ,--ಗುರುತು. ೫. ಕಟ್ಟು; ಬಂಧ. ೬, ಮೋಡ. 
೭. ಉಡುಗೆಯ ಸೆರಗು, “ಅಂಚು. [Ro] 

ಕಚಕುಳಿ, ಕಚಗುಳಿ, ಕಚ್ಚಕುಳಿ, ಕಚ್ಚಗುಳಿ (ನಾ). ನಗಿಸುವುದ 
ಕ್ಸಾಗಿ ಕಂಕುಳಲ್ಲಿ ಗುಳುಗುಳು ಬೆರಳಾಡಿಸುವುದು; ಚಕ್ಕಲಗುಳಿ : 
ನಿರ್ಮಲೆಗೆ ಕಚಕುಳಿಯಾಗುತ್ತದೆ (ಆಬೋಲೀ. ೧೦೯). ಕಚಗುಳಿ: 
ಕಚಗುಳಿಯಿಡುತ್ತಿದೆ ಹೂದೇಟಿ! (ಕೋಗಿಲೆ. ೬೭-೧೪). ಕಚ್ಚ ಕುಳಿ: 
ಪ್ರಮಾಲೆಗೆ ಕಚ್ಚಕುಳಿಯಿಟ್ಟಂತೆ ಆಗಿ (ಮರಳಿ, ೧೪೮). ಕಚ್ಚಗುಳಿ: 
ನನಗಾದರೋ ಕಚ್ಚಗುಳಿ ಇಟ್ಟಿ ಹಾಗಾಯಿತು (ಗಲಿಪ್ರ. ೧೨). 

ಕಚಕುಳಿಯಿಡು, ಕಚಗುಳಿಇಡು, ಕಚಗುಳಿಯಿಡು - ಚಕ್ಕಲ 

ಗುಳಿಯಿಡು ; ಕಟ್ಟಾಡಿಸು: ನೀಳಕೇಶ ಹಾರಿ ನಾಗೇಂದ್ರನ ಮೊಗಕ್ಕೆ 
ಕಚಕುಳಿಯಿಟ್ಟವು (ಸಿಡಿಲು. ೩೬); ಮರ್ಯಂಕಳನ್ನು ಕಚಕುಳಿಯಿಡಲು 
ಪ್ರಾರಂಭಿಸಿದಳು (ಮಲೆನಾ. ೧೬೪) ; ನೂರು ಮುರಿ ತೊರೆಗಳಲಿ ಬಳುಕಿ 
ಕಚಕುಳಿಯಿಟ್ಟು ಹಸುರ ನಗಿಸುತ (ನೆಲಮು. ೧೫) ; ನೀರೊಳಗಿನ ಕಸ 
ಕಳೆಗಳು ಅಲುಗಿದವು; ಅವು, ಮೈಗೆ ಸೋಕಿ ಕಡಗುಳಿಇಟ್ಟಿಂತಾಯಿತು 
(ನಗೆಹೊ. ೨೫೮) ; ಭುಜದಿಂದ ಕಾಲಿನವರೆಗೂ ಕಚಗುಳಿಯಿಟ್ಟು ನೆಲಕ್ಕೆ 
ಬಿದ್ದೆ ಎಲೆಗಳ ಮೇಲೆ ಎಡ್ವಿನ್‌: ಹೆಜ್ಜೆಯಿಟ್ಟ (ಹೊಸಕ್ಸಿ. ೨೬೭). [1] 

ಕಚಕುಳಿಸು (ಕ್ರಿ). ಚಕ್ಕಲಗುಳಿಯಿಡು; ಕಟ್ಟಾಡಿಸು: ಮೋಡದ 
ತುಂಡುಗಳು ತಮ್ಮೊಳಗೆ ನಾಚಿ ಬೆಸೆದು ಮೈಗೂಡಿ ಕಣ್‌ ಚಿವುಟ ಕಚ 
ಕುಳಿಸಿ ಕರೆದವು ಜಡಿ (ಪಲಾನ. ೩೮). (ಕಚಕುಳಿ 4--ಸ್ಮು].' 

ಕಚಕ್ಕನೆ (ಅ). ಕಚ್ಚನೆ; ಒಮ್ಮೆಲೆ: ಕಚಕ್ಕನೆ ಮುಳ್ಳು ನೆಟ್ಟತು (ರೂಢಿ). 

ಟ್ಟ 

ಕಚಗುಳಿ "ಕಚಕುಳಿ' ನೋ. 

ಕಚಗ್ರಹ (ನಾ). ಚಂಡಿಕೆ ಅಥವಾ ಜುಟ್ಟು ಹಿಡಿಯುವಿಕೆ; ಶಲೆ 

ಗೂದಲನ್ನು ಹಿಡಿದೆಳೆಯುವಿಕೆ : ಧೃಷ್ಟದ್ಯುಮ್ನ ಕಚಗ್ರಹ ವಿಲುಳಿತ 

ಮೌಳಿಯುಂ . .. ವಿದಾರಿತಶರೀರನುಮಾಗಿ ಬಿಟ್ವರ್ದ ಶರಾಚಾರ್ಯರಂ 

ಕಂಡು. (ಪಂಪಭಾ. ೧೩-೫್ಜ. ವ). [ಕಚ + ಗ್ರಹ] 

ಕಚಗ್ರಹಂಗೆಯ್‌ (ಕ್ರಿ). ಮುಡಿಯನ್ನು ಹಿಡಿದು ಎಳೆ ; ಜುಟ್ಟು 
ಹಿಡಿದು ಎಳೆ: ಎಂತೀಗಳೆನ್ನನೊಯ್ದ ಪನಂತೋನವದೆ ಕರಕಚಗ್ರಹಂ 
ಗೆಯ್ದು ನಿಶಾಕಾಂತಂ (ಕಾದಂಪೂ. ೮೯೪)... 

[ಕಚಗ್ರಹ + ಗೆಯ್‌ (ಆ ಕೆಯ್‌,)] 

ಕಚಡ, ಕಚಡಾ, ಕಚರಾ, ಕಚ್ಚಡ (ಗು). ೧. ಹೊಲಸಾದ; 
ಕೊಳಕಾದ : ನಾನು ಈ ಕಡಡ ಕೆಲಸಕ್ಕೆ ಒಪ್ಪೋದಿಲ್ಲ (ಮು ನಿ ಮಾ. 
೧೩೧). ಕಚಡಾ : “ಥೂ! ಇದೆಲ್ಲಾ ಕಚಡಾ ಪುಸ್ತಕ...” (ರಂಗವ. 
೧೧೧) ; ಕೆರೆಯ ಕಚಡಾ ನೀರೆಲ್ಲಾ ತೆಗೆಯುತ್ತಿದ್ದಾರಂತೆ (ಕರಿಕಂ. ೯). 
೨. ಹೀನವಾದ: “ಕಚಡಾ ಜನಗಳ ಸಹವಾಸ ಮಾಡುವುದಕ್ಕೆ ನನಗೆ 
ಇಷ್ಟವಿಲ್ಲ ಗೌಡರೇ” (ಗೃಹಲ. ೧೮೩). ಕಚರಾ : (ನಾ). ೩. ಕಸ; 
ಕೊಳಕು: ಕಾಲಿವೆಯೊಳಗಣ ಕಡರಾ ವಗೈರೆ ಅಡಚಣೆಯನ್ನು ತೆಗಿಯು 
ವುದು (ಗ್ರಾಮಾಕ. ೩). ಕಚ್ಚಡ: (ಕಿ). 

[?. ! ತಮಿ. ಕಚಡು; ಮಲ, ಕಚ್ಚಿ; ತೆಳು. ಕಸಟು. / ಮರಾ, 

ಕಚರಾ, / ಸಂ. ಕಡ್ಚರ] 


ಕಚಡಾ 


ಕಚಡಾ "ಕಚಡ' ನೋ. 
ಕಚಡಿ “ಕಚ್ಚಡಿ' ನೋ. 
ಕಚಸಕ್ಷ (ನಾ). ಹೆಣೆದು ಅಲಂಕರಿಸಿದ ತಲೆಗೂದಲು ; ಕೇಶಪಾಶ. 
[ಸಂ.] 
ಕಚಪಚ "ಕಚಸಿಚಿ' ನೋ. 5 
ಕಚೆಪಾಶ (ನಾ). - ಕಚಪಕ್ಷ. (ಸಂ. 
ಕಚಸಿಚಿ, ಕಚನಚ (ಅ). ಅವ್ಯವಸ್ಥಿತವಾಗಿ, ಸಿಕ್ಕಾಪಟ್ಟಿ 
ಮುಂತಾದ ಅರ್ಥಗಳಲ್ಲಿ ಬರುವ ಒಂದು ಅನುಕರಣ ಶಬ್ದ; 
* ಹೊಲಸು ಪಲಸು” (ಜಾನಕೋ. ೩೨). ಕಚಪಚ: ನೆಗ್ಗಲಿ ಮುಳ್ಳಿನ 
ಹಾಸಿಗೆ ಹೊಡೆಯಲು ಅದನ್ನು ಕಚಪಚ ತುಳಿಯುವದಿದೆಯೆ?|10 
(ಜನನಾ. ೬೨). 

ಕಚಪಿಚಿಕೆಲಸ - ಅಸಹ್ಯಕರವಾದ ಕೆಲಸ; ಜುಗುಪ್ಸೆಯ 
ಕೆಲಸ (೪). [1] 
ಕಚಪು. (ನಾ). ಮಸಾಲೆ ಹಾಕಿ ಬೇಯಿಸಿದ ಕಾಯಿಪಲ್ಯ ಅಥವಾ 
ಹಣ್ಣು (ಕಿ). [«- ತುಳು. ಕಜಿಪು] 15 
ಕಚಬಂಧ (ನಾ). ತಲೆಕೂದಲಿನ ಕಟ್ಟು; ಹೆರಳು; ತುರುಬು; 
ಮುಡಿ: ಮಹಾಕನಿಗಳೊಟಲ್ಲು ತಿರ್ದುಗೆ ವಚೋೋವನಿತಾ ಕಚಬಂಧಮಂ 
(ಮಲ್ಲಿತ. ೧-೨೪). [ಕಡ ಬಂಧ] 
ಕಚಭರೆ (ನಾ). ತುಂಬುಗೂದಲು; ಕೇಶರಾಶಿ: ಪಾರ್ವತಿಯ 
ಜಡೆಗಳನೊಪ್ಪಿರೆ ಬಿಡಿಸಿ ಕಚಭರಮನತಿಭರದಿಂ ತಿರ್ದುತ್ತುಮಿರ್ದರ್‌ |20 
(ರಕ. ೧೦-೧೬) ; ಅಳಿಕದೊಳಕ್ಷಿಯೊಳು ಕಚಭರದೊಳೀ ಪರಿಯಿಂದೆ 
ತತ್ತತ್‌ಸ್ಥಾನ ಕಳೆಗಳಲಿ (ಬಸಪು, ೪0-೧೯). [ಕಚ- ಭರ] 
ಕಚಭಾರ (ನಾ). ತಲೆಕೂದಲಿನ ಒಜ್ಜೆ, ಹೊರೆ; ತುರುಬಿನ 
ಭಾರ: ಕಡಭಾರಂ ಕೊರಲ್ಲಬಲೆಯ ಕಚಕುಚಭರೆಮಸಿಯ ನಡುಗೆ 
(ಅಜಿವು. ೨-೪೩). [ಕಚ + ಭಾರ] 25 
ಕೆಚಮಾಲ (ನಾ). ಹೊಗೆ; ಧೂಮ. [o.] 
ಕಚರಾ "ಕಚಡ? ನೋ. 
ಕಚರ್ಮಿ 'ಕಚ್ಚಡಿ' ನೋ. 
ಕಚರ್ಕಿ (ನಾ). ಅರಿದಾಳ; ಕಚೋರ (?); ತಳಗು ಕಲೆ ಕಚರಿ 
ಜರ್ಥ್ಕುರಿ ಪುಳಕಂ ತಿಳಿಗಾರೆ ತಿರವಿ ವರ್ಣಮಣಂ ಸಂಗಳಿಸದೆ ಪಳುಕಿನ |50 
ಕುಟ್ಟಿ ಮು ತಳಮದು ತಳತಳಿಸಿ ತೊಳಗುವುದು ತನಿವೆಳಗಿಂ (ಕುಸುಮಾ. 
೧-೧೧೫). [2] 
ಕಚವಾಯಿಸು, ಕಚವಾಸು, ಕತವಾಸು (ಕ್ರಿ). (ಉಕ) ೧. ಬಳಲಿ 
ನಿಸ್ಸತ್ತ್ವವಾಗು; ನಿರ್ವಿಣ್ಣವಾಗು (ಕ). ೨. ಬೇಸರವಾಗು; 
ಕೋಸಿಹೋಗು ; ಜುಗುಪ್ಸೆಹೊಂದು. ಕ ಚವಾಸು: ೨. ಜೀನಾ|35 
ಕಡವಾಸಿ ಹೋತು (ಸೆಕೂರ. ೧೧೭). ಕತವಾಸು : ೨. ನಾನೇ ಅಲ್ಲೆ 
ಇರೂದಕ್ಕ ಕತವಾಸಿದೆ (ದೀಪಹ. 11, ೩೪೩). 

[ಕಚವಾಯ್‌ ? 4 -ಇಸ್ಕು. ನಿಮರಾ. ಖಚಣೇ - ಶಕ್ತಿಹೀನವಾಗು) 
ಕಚವಾಸು "ಕಚವಾಯಿಸು? ನೋ. 
ಕಚಾಕಚಿ (ನಾ). ೧. ಪರಸ್ಪರ ಕೂದಲು ಹಿಡಿದು ಎಳೆದಾಡುವುದು; 
ಕೇಶಾಕೇಶಿ: ರಣಂ ಬಿಲ್ಲಿಂದಮಾಯ್ತು ಬಿಲ್ಮುಆಕಿದೊಡೆ ಗೋಣ್ಕುರಿಗೆ 
ತರೆಯೊತ್ತುತಿರ್ಪೊಂದುರವಣೆಯಿಂದಾದುದಾ ಕಚಾಕಚಿ ಯು ದಂ 
(ಡೆಂದ್ರಫು. ೧೦-೭೦) ; ಜೆಟ್ಟಿಗರೊಳ್‌ ಶ ಸ್ವಾಶ ಸಿ ಯು 0 ಖಡ್ಗಾ 
ಖಡ್ಗಿಯುಂ ದೆಂಡಾದಂಡಿ ಯುಂ ಕಚಾಕಚಿಯುಮಾಗಿ ತಲ್ತಿಅಿವ 
ವಸುಷೇಣನೃಪನ (ಅನಂ ಪು. ೧೧-೮೩ ವ).'೨. ಜಗಳ ಬಡಿದಾಟ: |45 
ದಂಡಾದಂಡಿ, ಕೆಚಾಕಚಿ (ಶಮದ. ನ. ೧೯೬ ಪ್ರಯೋ). [ಸಂ.) 


40 


೧೩೬೯ 


ಕೆಚೋರ 


ಕಚಾಯಿಸು (ಕ್ರಿ). ೧. ನಿಭಾಯಿಸು; ನಿರ್ವಹಿಸು: ಎಂತೆಂತಹ 
ಅಧಿಕಾರಿಗಳಲ್ಲಿ ಯೊ  ಕಚಾಯಿಸಿದ ತಾನು... ಈ ಹುಡುಗ 
ಅಮಲ್ಹಾರರುಗಳಲ್ಲಿ ಬೈಸಿಕೊಳ್ಳಬೇಕಾಯಿತಲ್ಲಾ (ಬೆಸ್ತ ಕ. ೨೬). 
೨. ತುಂಬುಹರಯಕ್ಕೆ ಬರು; ಯೌವನ ಉಕ್ಕಿ ಹರಿ: ಬೀದಿಯ 
ಕಾಮಣ್ಣಗಳು ಕಚಾಯಿಸಿದ ಹೆಣ್ಣುಗಳನ್ನು ಚುಡಾಯಿಸಿದರು (ರೂಢಿ). 

[ಕಟಾಯತ?4 -ಇಸ್ಕು. ಮರಾ. ಕಚಕ್ಕಾಂದಿಟ್ಟ, ಧೈರ್ಯಶಾಲಿ] 

ಕಚಾರಿ (ನಾ). (ಕರಾ)-ಅನ್ನ ಬಡಿಸುವ ಅಗಲವಾದ ಬಾಯಿಯುಳ್ಳ 
ದೊಡ್ಡ ಪಾತ್ರೆ; ಪರಾತ (1). [« ಕಟೋರ್ಕ?] 

ಕಚಾರಿಕೆ (ನಾ). ಒಂದು ಬಗೆಯ ಮೂಲಿಕೆ (?): ತುಂಬುರು 
ಮುಸ್ತೆ ಎರಡು ಜೀರಿಗೆ ಕಚಾರಿಕೆ ಅಜನೋದ ಬಜೆ (ಅಶ್ವಟೀ. ೧೦೮-೮). 

[1] 

ಕಚಾವಳಿ (ನಾ). ತಲೆಗೂದಲಿನ ರಾಶಿ, ಗುಂಪು ಸಮೂಹ; 
ಕೇಶಪಾಶ : ಮನಮೊಲ್ಲೊಡಂ ತಪಶ್ಮ್ರೀವಧು ಕಾಮಿನೀ ಜನದವೋಲ್‌ 
ನಿನಗೀವಳೆ ಕೂರ್ತು ವಸ್ತ್ರಭೂಷಾವಳಿಯಂ ಕಚಾವಳಿಯನೀ ವಧು ಗರ್ವದ 
ಗಾಳು ವಸ್ತ್ರಭೂಷಾವಳಿಯಂ ಕಚಾವಳಿಯಫಿತ್ತರನಲ್ಲದೆ ಪೊರ್ದಲೀವಳೇ 
(ಪಂರಾಮಾ. ೨-೧೯). [ಕಚ 4+ ಆವಳ್ಳಿ (ಇ ಅವಲಿ)) 

ಕಚು (ನಾ). ೧. ಒಂದು ಬಗೆಯ ಕಂದಮೂಲ. 3. ಉದ್ಯಾನದಲ್ಲಿ 
ಬೆಳಸುವ ಗಿಡ; ಗಂಧಪತ್ರ (೪. (ಸಂ.] 

ಕಚುವನಹಳ್ಳಿ (ನಾ). ಒಂದು ಊರಿನ ಹೆಸರು: ನಾಗಗಟ್ಟಿ ಫೊಳಗಾದ 
ಮಡಲು ಕಡುವನಹಳ್ಳಿ (ಎಕ. ೫%, ಮುಳಬಾ. ೨೯-೬; 1308). 

(ಕಚುವ? 4 ಹಳ್ಳಿ (ಆ ಪಳ್ಳಿ))] 

ಕಚೊರ (ನಾ). ಒಂದು ಗಂಧಿಗೆ ಪದಾರ್ಥ, ಮೂಲಿಕೆ: ಸೂರ್ತಿ 
ಚವಾಳಾ ಮಣದ ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸಗಳು. ೧ ಅಕ್ಕಲ 
ಖಾರ . . . ೧೪, ಕಚೂರ (ಮುಂಬವ್ಕಾ. ೧೨೪). "ಕಚೋರ? ಪರಾ. 

[< ಸಂ. ಕಚೋರ] ` 

ಕಚೇರಿ, ಕಜ್ಬೇರಿ, ಕಛೇರಿ (ನಾ). ೧. ಕೆಲಸ್ಕ ಕಾರಭಾರಗಳನ್ನು 
ಮಾಡುವ ನಿಶ್ಚಿತ ಸ್ಥಳ; ಕಾರ್ಯಾಲಯ, ಆಫೀಸು: ದಿವಾನ್‌ 
ಕಚೇರಿ ಹಜೂರು (ಮೈಆರಿ. ೧೯೨೯, ೯೪-೪; 1615) ; ಅಂಚೆ ಅಮೃತ 
ಮಹಲ ಕಚೇರಿ (ಎಕ. ೫1೪, ಚಾಮರಾ. ೨೪೦-೧; 1868) ; ನಡುವಿನ 
ಕೊಟಡಿಯಲ್ಲಿ ಶೇಕಜಿಯೆವರ ಕಚೇರಿಯಿತ್ತು (ರತ್ನಗೋ. ೧೫); 
ಮಾಮಲೇದಾರ ಕಚೇರಿಯಲ್ಲಿ ಕೆಲಸವೂ ದೊರಕಿತು (ಗಂಮಾಯಿ. ೧). 
೨. ಸಭೆ; ಸಮಾರಂಭ: ನಾಳೆ ಸುಬ್ಬಲಕ್ಷ್ಮಿ ಸಂಗೀತಕಚೇರಿ ಇದೆ 
(ರೂಢಿ). ಕಚ್ಚೇರಿ: ೧. ಕಚ್ಚೇರಿಯ ಜನರು ಬಾಕಿದಾರರ ಮನೆಗಳನ್ನು 
ಲೂಟಮಾಡಿ (ದೇವೀಚೌ. ೧೦). ಕಛೇರಿ: ೧. ಆಲೋಚಿಸಿ ಅಪ್ಪಣೆ 
ಕೊಡಿಸಿದ ವ್ಯವಸ್ಥೆಯಿಂದ ೧೮ ಕಛೇರಿಗಳೂ ... ಫೌಜುದಾರಿ (ತುಕಡಿ) 
ಗಳೂ ಸ್ಥಾಪಿತವಾದವು (ಮಹಾವಂ. 1, ೩೮); (ಅವನಿಗೆ ಸರ್ಕಾರದ 
ಯಾವುದೋ ಒಂದು ಕಛೇರಿಯಲ್ಲಿ ಹೆಸರಿಗೆ ಮಾತ್ರ ಒಂದು ನೌಕರಿ 
ಇದ್ದಿತು) (ಮಲೆನಾ. ಆ). 

[4- ಮರಾ. ಕಚೇರೀ; ಹಿಂ. ಕಚಹರೀ) 

ಕಚೋರ (ನಾ). ೧. ಗಂಧಪತ್ರ : “ತಟ, ಗಂಧಮೂಲಿ, ನಡ್ಗಂಧಿಕಾ - 
ಈ ೩4 ಗ್ರಂಥಿಯನ್ನುಳ್ಳ ಕಟೋರ*3 (ನಾಚಿರಾ. ೧೧೨) ; ದಳಬಳ 
(ಕಚೋರ)ದ ಹಸಿಗಡ್ಡೆಯ ರಸ ಒಂದು ಚಮಚಿಗೆ ಅಷ್ಟೇ ನೀರುಳ್ಳಿ ರಸ 
ಕೂಡಿಸಿಕೊಡುವುದು (ಮ ಸಮ, ೧೪). ೨. ಅರಿದಾಳ; *ಅಂಗುಲಿ 
ಕಚೋರವೆನಲರಿದಾಳಮೆನಿಸಿಕ್ಳು? (ಮಂಗರಾ. ೩೧-೭); ಕಚೋರ ಗಂಟು 
ಪರಂಗಿ ಅತಿಬಚೆ... ಉಮ್ಮತದ ರಸದಲ್ಲಿ ಮರ್ದಿಸಿ ಲೇಪವಂ ಮಾಡಲು 
ಮಾಣು (ವಾಶಾಚಿ. ೧೩-೪). [ಸಂ.) 


ಕೆಚೋರಿ 


ಕಚೋರಿ (ನಾ). ಮಾನು, ತರಕಾರಿ ಮೊದಲಾದುವುಗಳನ್ನು 
ಕಣಕದ ಹಾಳೆಯಲ್ಲಿಟ್ಟು ಕರಿದು ಮಾಡುವ ಒಂದು ಬಗೆಯ 
ತಿಂಡಿ; ಮೊಟ್ಟಿ ಪೂರಿ; ಸಮೂಸ : ಚಾರು ಆಗ ಭೂಪತಿಯ ಸಲುವಾಗಿ 
ತತ್ತಿಯ ಕಚೋರಿ "ಯನ್ನು ಕರಿಯುತ್ತಿದ್ದಳು (ಇಪ್ಪಕ. ೨೯೧). 

[4- ಮರಾ. ಕಚೋರಿ; ಹಿಂ. ಕಚೌರೀ) 

ಕಚೌಫ (ನಾ). ಕೂದಲಿನ ಸಮೂಹ: ಭೂಕಂದರ್ಪಂ ಸೂಸಿದ 

ನೊಲವಿಂದವಳ ಕಚೌಫಘದಲ್ಲಿ ಧವಳಾಕ್ಷತೆಯಂ (ರಾಜಶೇ. ೮-೬೪). 
[ಕಚ + ಓಫ] 

ಕಚ್ಚ (ನಾ). ೧. ಕಚ್ಚೆಯ ಚುಂಗು. ೨. ಲಂಗೋಟ; ಕೌಪೀನ: 
“ಕಕ್ಷದೊಳೆ ಕಚ್ಚಂ?ಿ (ಕರ್ಣಾನಿ. ೩೮); “ಕಕ್ಷ - ಕಚ್ಚ? (ಶಮದ. ೨೬೨ 
ಪ್ರಯೋ). [€ ಸಂ. ಕಕ್ಷ] 

ಕಚ್ಚಕುಳಿ "ಕಚಕುಳಿ? ನೋ. 

ಕಚ್ಚಗುಡ (ನಾ). ಒಂದು ಬಗೆಯ ಬೆಲ್ಲ: ಜೀರಗೆ ಹೇಂಗೆ ಹಿಳಿಯ 
ಸೊಳಸ ೨ ಕಡ್ಚಗುಡಕ್ಕೆ ಹೇಣಿನರ್ದ್ವ ಬೆಲ್ಲಂ ಭಣ್ಣಿಗೆ ೧೦ "ಹೇಜಕಿಂಗೆ ೨ 
(ಸೌಇಇ. 1-1, ೧೭೨-೩೪ ; 1106), [ಕಚ್ಚ ? ೬ ಗುಡ] 

ಕಚ್ಚಗುಳಿ "ಕಚಕುಳಿ? ನೋ. 

ಕಚ್ಚಡ "ಕಚಡ? ನೋ. 

ಕಚ್ಚಡಿ, ಕಚಡಿ, ಕಚರ್ಮಿ, ಕಚ್ಚರಿ (ನಾ). ಊಟದಲ್ಲಿ ನಂಚಿ 
ಕೊಳ್ಳುವ ಒಂದು ವ್ಯಂಜನ, --ಪದಾರ್ಥ:. ಉಪ್ಪುಗಾಯ್‌ 
ಬಾಳುಕಂ. ಕೃಸರಿ ಕಚ್ಚಡಿ ಪಾಲ್‌ ಮೊಸರ್ಗಳಿವು ಬಗೆಗೊಳಿಸಿ ಪೊಸತೆನಿಸಿ 
ರಲ್‌ ಸವಿದನಚ್ಮುತಂ (ಜೈಮಿಭಾ. ೬-೪೪); ಕರುಳು ಶಾಖಾವಳಿಯ 
ಮಿದುಳಿನ ಪರಿಪರಿಯ ಕೆಚ್ಚಡಿಯ ಮಾಂಸದ ಪರಿಕಲಿತ ಚಿತ್ರಾನ್ನರಾಶಿಯ 
(ಆನಂರಾ. ೬-೨೨-೧೪) ; ಕಚ್ಚಡಿಯ ಸೀಕರಣೆ ಪಳದ್ಮವ. - « ಬಡಿಸಿದಳ 
(ಕೋಗಯ. ೪-೧೮). ಕಚಡಿ: ಬಂದೆಳ್ಳರಾಸಿಗಳ ತೆಲ್ಲಿಗರೊಯ್ದು ಗಾಣ 
ವಾಡೊಳ್ಳಿ ತೆನಿಸಿದ ತೈಲ ಕುಂಭಕೋಟಗಳ ತಂದರು ಹಿಂಡಿ ಕಚಡಿ 
[ಪಾಠಾಂ. ಕೆಡರಿ, ಖಚರಿ, ಬಚರಿ]ಗಾಗಿ (ಸಿ ದ್ಧ ರಾ. ೮-೫೧). ಕೆಚರ್ಲಿ : 
ಉಪ್ಪಿನಕಾಯ ಕೆಡರಿಗಳ ಬಟ್ಟಿಸಂಡಗೆ ಬಾಳುಕಂಗಳನೊಟ್ಟು ತಿರ್ದರು 
(ಪ್ರಭುಲೀ. ೨೩-೨೪) ; ಪಪ್ಪಳ ಸಂಡಿಗೆ ಸಚ್ಚಡಿಯುಪ್ಪಿನಕಾಯ್‌ ಪಲ್ಮಂ 
ಮೇಲೋಗರ ಕಡರಿಗಳೊಬ್ಬಿರಲವನೆಬ್ಲಮುಮಂ (ಹಾಲಾಸ್ಕ. ಆ-೨೦), 
ಕಚ್ಚ ರಿ: ಸೇವಗೆಯ ಪಾಯಸ, ಮುಕ್ಕಡಲೆಯ ಹುಗ್ಗಿ, ಹಿಂಡಿಯ ಕಚ್ಚರಿ, 
ಲಸಂದೆಯ ಗುಗ್ಗುರಿ, ಜೇನುತುಪ್ಪ . . . ಮಂತ್ರ ಸಮನ್ವಿತವಾಗಿ ... 
ನಿವಾಳಿಸಿ (ಬಾಲಚಿ. ೧೨೯-೩) ; ಪರಿಮಳಂಗಳ ಪಸರಿಸುವ ಕಚ್ಚರಿ 
[ಪಾಠಾಂ. ಕಸ್ತುರಿ]ಯ ಪಚ್ಚಡಿಗಳ ಸುಸಾರೋತ್ಯರದ ಸಾರಿನ (ಪ್ರಛುಲೀ. 
೪-೪೫) ; ಅಚ್ಚರಿಯ ಕಚ್ಚರಿಯ ಹಪ್ಪಳಗಳ ಸೋಗೆಗಣ್ಣಬಲೆ ನೀಡಿದಳು 
(ಧರ ಚ. ೧೦-೨೮) ; ಉಪ್ಪಿನಕಾಯ್‌ ಪಳಿದ್ಯ ಕಚ್ಚರಿ ಬಾಳುಕಂಗ 
ಳೊಪ್ಪವ ಪಕ್ತಫಲ ರಸಾಯನದ ಸೀಕರೆಣೆಗಳನು (ಡೆಬಪು. ೫-೬೦). 

(ದೇ. ॥ ತಮಿ. ಕಿಚ್ಚಡಿ] 
ಕಚ್ಚನೆ (ಅ). ಒಮ್ಮೆಲೆ; ಸ ಸ್ತ ಮುಳ್ಳು ನೆಟ್ಟಿತು (ರೂಢಿ). 
? 

ಕಚ್ಚಪ (ನಾ). ಅಮೆ; ಆವೆ: ಮಚ್ಚದಿಂ ಕಮಠದಿಂ ಕಚ್ಚಪೋತ್ಕರ 

ದಿಂದ ಹೆಚ್ಚಿದ ನಕ್ರನಿಕಾಯ (ಅಮುಸಾಂ. ೧-೩೧). 
[ಆ ಸಂ. ಕಚ್ಛಪ] 

ಕಚ್ಚಪನೀಣೆ (ನಾ). ಆಮೆಯ ಆಕಾರದ ಒಂದು ಬಗೆಯ ವೀಣೆ: 
ಕಚ್ಚಪವೀಣೆಯ ಕೋವಿದರಿಂ ಮುಖವೀಣೆಯ ಮೋಹಿಗಳಿಂದಂ 
ರಾವಣ ವೀಣೆಯ ರೆಂಜಕರಿಂ (ಹಮಾರ. ೮-೪೧ ವ). 

[ಕಚ್ಚಪ + ವೀಣೆ] 


0 


ಕಿ 


0 


ಜು 


5 


೧೩೭೦ ಚಾ 


ಒಜ 


ಕಚ್ಚಯ (ನಾ). ಒಬ್ಬಾತನ ಹೆಸರು : ವಿಟ್ಮಯನ ಬರಹ ಕಚ್ಚಯನ 
ಬರಹ (ಎಕ. ೫, ಮುಳಬಾ, ೧೭೩-೧೨ ; 1503). [?] 

ಕಚ್ಚರೆ (ನಾ). ೧. ಹೊಲಸು; ಕೊಳೆ; ಧೂಳು : ತೊಡವುಗಳನೆಲ್ಲಮಂ 
ಪರಿದಿಟ್ಟು ಕಚ್ಚರದ ಉಡಿಗೆಯನ್ನುಟ್ಟು ಕೆದರಿದ ಕೇಶಪಾಶಗಳ ಗುಡಿಗಟ್ಟ 
(ವೆಂಕಾರಾ. ೨-೫-೨೯). ೨. ಚೀಲ. "ಕಂಠಕಚ್ಚರ? ಪರಾ. 

[ಸಂ.] 

ಕಚ್ಚರಾಂಬರ (ನಾ). ಮಾಸಿದ ಬಟ್ಟಿ : ಸೊಗಯಿಸುವ ಕಚ್ಚರಾಂಬರ 
ದಿಂದ ಪಕೆಕೆದೊಳು ಸೊಗಯಿಸುವ ಶುಹಿಯ ತೆ ರಕ್ಕಸೀಗಣದೊಡನೆ 
ಸೊಗಯಿಸುವ ಜನಕಜೆಯ ಸುಪ್ರಭೆಯ ಕಾಣುತ್ತ ಹಿಗ್ಗಿದಂ (ವೆಂಕಾರಾ. 
೫-೭-೨೪). [ಕಚ್ಚರ + ಅಂಬರ] 

ಕಚ್ಚರಿ "ಕಚ್ಚಡಿ? ನೋ. 

ಕಚ್ಚಲು (ನಾ). (ಅಕ್ಕಿ ಮೊದಲಾದುವನ್ನು) ತೊಳೆದ ನೀರು. "ಅಕ್ಕು 
ಚ್ಛಲು? ಪರಾ. [ಕಚ್ಚು (ಆ ಕಬ್ಬು) * -ಅಲು (ಆ -ಅಲ್ಫ್‌)) 

ಕಚ್ಚವಡ (ನಾ). (7) : ರಮಣನಿಗೆ ಯರವಾಗಿ ಲಕ್ಷ್ಮೀರಮಣನಿಗೆ ಪರೆ 
ವಾದೆ ವಿಗ್ರಹ ಯಮನ: ಕಬಳಿಡುವೆಂದು ಬಿಟ್ಟೊಯ್ಮಾನ ಕಚ್ಚವಡಾದು 
ಮುಕಲವನಿಗೆ ಖಗನು ಹಾಯೆಂದೆಮರಿದಜ್ಞಾನದಲಿ ಯಿರಲಿಲ್ಲಮಿತಗುಣ 
ಬೀಳ್ವಾಗ ತಿಳಿದೊನದೇವಿಯವಧಿಯಲಿ (ಜಿರಾಮಾ. ೭೬-೨೯). (1?) 

ಕಚ್ಚವರ್‌ (ನಾ). ಒಂದು ಊರಿನ ಅಥವಾ ಮನೆತನದ ಹೆಸರು: 
ಶ್ರೀಮತ್‌ ಲೆಂಡೆ(? ಣ್ಬೆ)ಯರಸರು ಪುರಿಗೆಜಕ ಮೂನೂಜುಮನಾಳುತ್ತಿರೆ 
ಮಲ್ತಿವುರೆದ ನೂರ್ಪದಿಮ್ಟೊರುಂ ಇಲ್ಲು ದಯೆಗೆಯ್ಕೆ ಕಚ್ಚನರ ಕಾದ 
ಮ್ಮನ ವುಟವುರಂ ಬಿಡಿಸಿದೊಂ (ಇಆ. 211, ೨೨೫-೯ ; 916). [?] 

ಕಚ್ಚನಿ, ಕಚ್ಛವಿ (ನಾ). ಒಂದು ಊರಿನ ಹೆಸರು (?) : ಆ ದೇಗುಲದ 
ಕೆಆಕಿಯ ಕೆಳಗೆ ಕೆಚ್ಚನಿಯ ಗಳಿಂಬದೊಳೆ ಬಿಟ್ಟ ಗಟಕ್ಷಿ (ಎಕ. ೪11, ಶಿಕಾರಿ. 
೨೦(೩)-೧೫; 1032) ; ಮುಟ್ಟವಯಲೊಳಗೆ ಬಿಟ್ಟ ಗಟ್‌ ಕಚ್ಚವಿಯ 
ಗಳೆಯಲು ಕಮ್ಮಂ ೨೫ (ಎಕ. ೪11, ಶಿಕಾರಿ. ೧೪-೧೬; 1089) : ಕಚ್ಛನಿ: 
ಕಚ್ಛವಿಯ ಗಡಿಂಬದ ಗಳೆಯೊಳಳೆದು ಕೊಟ್ಟ ಗಲಿ (ಮೈ ಆರಿ. ೧೯೨೯, 
೬೫-೮; 1025); ಆಯೂರ ಕೆಜಿಯ ಕೆಳಗೆ ಕಚ್ಛನಿಯ ಗಳೆಯಲು 
ಮತ್ತರೆರಡುಮಂ ಸರ್ವನಮಸ್ಕಮಾಗಿ ಬಿಟ್ಟುಕೊಟ್ಟಿಂ (ಮೈಆರಿ. ೧೯೨೮, 
೬೯-೧೩ ; 1220). [1] 

ಕಚ್ಚಳಿ "ಕಚ್ಚಟಕ್ಕಿ' ನೋ. 

ಹಚ್ಚಲಿ, ಕಚ್ಚಳಿ (ನಾ). ಚಹುಮಾನವಾಗಿ ಕೊಡುವ ಬಿರುದಿನ 
ಬಳೆ: ಆಕಚ್ಚಟ - ಬಿರುದಿನ ಬಳೆ? (ಶಮದ. ಪರಿ. ೨); “ಕಚ್ಚಆಯೆನೆ 
ಬಿರುದಿನ ಬಳೆ” (ಕವಿಕಂ. ೧೯೦); ಅರಮನೆಯವರುಂ ಕಬ್ಬಮಂ 
ಕಂಡಲ್ತೆ ಕಚ್ಚಲಯನಿತ್ತರ್‌ (ರಾಮಾಶ್ವ. ೫-೨೪). ಕಚ್ಚಳಿ: ಪುಲಿಯ 
ಚರ್ಮದೆ ಪಲುಬಿಯ ಗಜಕಿಯ ತೋಳ ಕಚ್ಚಳಿಯ ತೊಂಗಲ್‌ ಘಂಟಿಯ 
(ರಾಜಕೇ. ೬-೧೧ ವ); ಕಾಂಚನ ಮುದ್ರಾಂಗುಲೀಯಕ ಕಚ್ಚಳಿ 
[ಪಾಠಾಂ. ಕಚ್ಚಕಳಿ] ಸಹಿತಮಡರ್ದಾನೆವೆರಸು (ಕಳನೃ. ೨-೪೯); ತೋಳ 


ಕಂಕಣದ ಕಚ್ಚಳಿಗಳು (ಬೆಟ್ಟಿ ಅ. ೧೯೭-೧೬). [2] 
ಕಚ್ಚ ಲಕ್ಕಿ (ನಾ). ಒತ್ತಿ ಚಪ್ಪುಟಿಯಾದದ್ದು : “ಕಚ್ಚಟಯೆಂದು, ಒತ್ತಿ 
ಚಪ್ಪಟಿಯಾದುದು? (ಶಮದ. ಕ. ೨೩ ವೃತ್ತಿ). (7) 


ಕಚ್ಚಲವೋಗು (ಕ್ರಿ). ಕೊರಕಲು ಬೀಳು (?) : ಪರಿವ ಜಳಪ್ರವಾಹ 
ಕುಳದಿಂ ನೆಜಕಿ ಕಚ್ಚಲಿ [ಪಾಕಾಂ ಕಚ್ಚರಿ]ವೋಗೆ ಭೂಧರೋತ್ಕರಮಿರ 
ದೆಯ್ದೆ ಬೇರ್ಕೊಣಕಿದಡಂಗೆಡೆಯುತ್ತಿರೆ ಪೆರ್ಮರಂಗಳ್‌ (ಶಾಂತಿ ಶ್ವ. 
೧೨-೫೩). [ಕ ಚ್ಚಟಕಿ ? + ಶಪೋಗ್ಕು) 

ಕಚ್ಚಾ (ಗು). ೧. ಅಪಕ್ವವಾದ; ಹಣ್ಣಾಗದ; ಅಸಿದ್ಧವಾದ; ಮೂಲ 
ಸ್ಥಿತಿಯಲ್ಲಿರುವ. ೨. ತಾಳಿಕೆ ಬಾರದ; ಬೇಗನೆ ಹಾಳಾಗುವ, 


ಕಚಾಟ 
ಬ 


&.' ನಯಮಾಡದ: ಕಚ್ಚಾ ರಸ್ತೆಗಳು ಮಳೆಗಾಲದಲ್ಲಿ ನಿರುಪಯೋಗಿ 

ಯಾಗುತ್ತನೆ (ಕೂಢಿ). ೪, ಚೆನ್ನಾಗಿ ಬೇಯದೆ ಇರುವ; ಹಸಿಬಿಸಿ 

ಯಾದ. (ಕ). ೫. ಕ್ರಮವಾಗಿ ವಿಂಗಡಿಸದೆ ಇರುವ. ೬. ಅನುಭವ 

ವಿಲ್ಲದ; ತಿಳಿವಳಿಕೆಯಿಲ್ಲದ: ಅವನಿನ್ನೂ ಕಚ್ಚಾ ಹುಡುಗ 

(ಕೂಢಿ). ೬. ಪೂರ್ಣವಾಗದ; ಅರ್ಧಂಬರ್ಧ ಮಾಡಿದ; ಅರೆ 

ಬರೆಯಾದ (8). 
ಕಚ್ಚಾಕರಡು- ಸುಮಾರಾದ, ಸ್ಥೂಲರೂಪದ ಲೆಕ್ಕ; ಅಂದಾ 

ಜಿನ ಲೆಕ್ಕ. ಕಚ್ಚಾಕಿರ್ದಿ - ಖಾತೇವಾರು ಹಂಚಿಹಾಕದಿರುವ 

ಜಮಾ ಖರ್ಚು. ಕಚ್ಚಾಪದಾರ್ಥ - ಕಚ್ಚಾ ಮಾಲು: ಕಚ್ಚಾ 

ಪದಾರ್ಥಗಳನ್ನೂ ಆಹಾರಪದಾರ್ಥಗಳನ್ನೂ ಪರದೇಶಗಳಿಗೆ ರಫ್ತು 

ಮಾಡುತ್ತದೆ (ಭೂ ವಿವ. ೩೬೬). ಕಚ್ಚಾಮಣ- “ಮುಂಬಯಿ ಮಣಕ್ಕೆ 

ಕಚ್ಚಾಮಣ ಅನ್ನುತ್ತಾರೆ” (ಮುಂಬವ್ಯಾ. ೧೧೮). ಕಚ್ಚಾವತಾಲು - 

ಮೂಲ ಸಾಮಗಿ ; ವಸ್ತುಗಳನ್ನು ತಯಾರಿಸುವುದಕ್ಕಾಗಿ ಬಳ 
ಸುವ, ಮೂಲ ಸ್ವರೂಪದಲ್ಲಿಯೇ ಇರುವ ವಸ್ತು: ಜೀವನವೆಂಬ 
ಶಬ್ದದೊಳಗಿನ ಯಾವತ್ತೂ ನೈಸರ್ಗಿಕ ಏರಿಳಿತಗಳು ಹಾಗು ಇರುವಿಕೆಯು 
ಬರುತ್ತದೆ. ಆದರೆ ಇದು ಜೀವನದ ಕಚ್ಚಾಮಾಲು (ಪ್ರಬಂಧ. ೧೦); 
*ಪಕ್ಳ್ಯಾಮಾಲು * ಗಳಿಗೆ ಅಗತ್ಯವಿರುವ “ಕಚ್ಛಾಮಾಲಿ್‌ನ ಹುಟ್ಟುವಳಿ 
(ಮಾವಾದ. ೧೪೫). ಕಚ್ಚಾರಸ್ತೆ - ಟಾರು, ಸಿಮೆಂಟು" ಮೊದಲಾದು 
ನನ್ನು ಹಾಕಿ ಭದ್ರಪಡಿಸಜಿ ಇರುವ ರಸ್ತೆ: ಮಳೆಯಾದಾಗ ಕಚ್ಚಾ 
ರಸ್ತೆಯಲ್ಲಿ ನಡೆಯುವುದು ಬಹಳ ಕಷ್ಟ (ರೂಢಿ). ಕಚ್ಚಾವಸ್ತು - ಕಚ್ಚಾ 
ಮಾಲು (Raw material. ಪತಿ ತ್ರಿನಿ. ೬೮). ಕಚ್ಚಾ ಸೇರು ಎ ಇಪ್ಪ ತ್ತು 
ಅಥವಾ ಇಪ್ಪತ್ತು ನಾಲ್ಕು ಸ ತೂಕ rN ಕಚ್ಚಾ ಹುರಿ- 
ಸಿರ್ಧಮಾಡಡೆ ಇರುವ ಹುರಿ: ಸಣಬಿನ (ಕಚ್ಚಿಹುರಿ) ಕಟ್ಟಾ ಹುರಿ 
ವಗೈರೆ (ಮುಂಬವ್ಕ್ಯಾ. ೧೧೮). 

[+ ಹಂ. ಮರಾ. ಕಚ್ಚಾ] 

ಕಚ್ಚಾಟ (ನಾ). ಪರಸ್ಪರ ಕಚ್ಚಾಡುವುದು; ನನಗೆ ತನಗೆಂದು ಕಿತ್ತಾ 
ಡುವುಡು; ಜಗಳ : ಧರೆ ಕೋಲುಕಾಜ ಮಾರುಗನಿಂಹ ಹಾಳಾಯ್ತು 
ಮೇಲೆ ಮೇಲೆ ಆ ಮಹಾದ್ವಿಜರ ಕಚ್ಚಾಟಮುಂಟು (ಚೇರಮ. ೮-೧೪); 
ಈ ರೀತಿಯ ಕಚ್ಚಾಟದಲ್ಲಿಯೇ ೬ ಕಾಲಹರಣ ಮಾಡುವುದೊಂದು 
ದೊಡ್ಡ ಜಾಡ್ಯವಾಗಿದೆ! (ರೂಪಸಂ. ೩೨). 

[ಕಚ್ಚು (ಆ ಕರ್ಚು) + ಆಟ] 

ಕಚ್ಚಾಡು (ಕ್ರಿ). ೧. ಪರಸ್ಪರ ಕಡಿದಾಡು ; ಜಗಳವಾಡು ; ನನಗೆ 
ತನಗೆಂದು ಕಿತ್ತಾಡು : ಅತ್ತೆ ಸೊಸೆ ಕಚ್ಚಾಡಿ ಮಗನನ್ನು ಹಣ್ಣುಮಾಡಿ 
ದರು (ರೂಢಿ); ನೀ ಮಾಡು ನೀ ಮಾಡು ಅಂತ ಕಚ್ಚಾಡಿ ಮಾಡೋಕೆ 
(ಮುನಿಮಾ. ೭೭). ೨. (ಆಲಂ) ಪ್ರಣಯಕಲಹವಾಡು : ಹೆಣ್ಣಂಡು 
ಜೇನ್ನೊಣ ಮುದ್ದಾಡಿ ಕಚ್ಚಾಡಿ ಹೂಜೇನ ಹನಿಫನಿ ಕುಡಿಧಾಂಗ 
(ಸಖೀಗೀ. ೫೧). [ಕಚ್ಚು (ಆ ಕರ್ಚು) * ಆಡು] 

ಕಚ್ಚಾಳ (ನಾ). ಒಂದು ಜಾತಿಯ ಗಿಡ: “ಗಿರಿಜ - ದೊಡ್ಡಬೇವು, 
ಕಚ್ಚಾಳ, ಕೊಡಸಿಗ? (ಓಷಧಿ. ೪೮). (2) 

ಕಚ್ಚಿ (ನಾ). (ಮಕ್ಕಳ ಭಾಷೆಯಲ್ಲಿ) ಹುಳು: -ಅಮ್ಮ ಕಚ್ಚಿ ಬಂತು 
(ರೂಢಿ). (ಕಚ್ಚು (ಆ ಕರ್ಚು) *-ಇ್ಯ) 

ಕಚ್ಚಿಳೆ (ನಾ). ಕಚ್ಚುವಿಕೆ; ಕಡಿತ (8). 

[ಕಚ್ಚು (ಆ ಕರ್ಚು) + -ಣಕೆ) 

ಕಚ್ಚಿ ಯಗಂಗ (ನಾ). ಗಂಗರಸರಲ್ಲಿ ಒಬ್ಬ ನ ಹೆಸರು: ಸ್ವಸ್ತಿ ಶ್ರೀ 
ಕೆಟ್ಟಿಯೆಗಬ್ಲನ ಪಟ್ಟಜ್ಜಟ್ಟದ ಮೂಲನೇ ಮರಿಷದನ್ನು (ಎಕ. 2೭11, 
ಕಿಸಟೂ. ೧೪-೧; ಸು, 930 1). [?) 


ಗ೩೬ಗಿ 


ಕಚು ಗಾಲಿ 
UW 


ಕಚ್ಚಿಲವಡಿ (ನಾ). ಒಂದು ಬಗೆಯ ತೆರಿಗೆ: ಮಗ್ಗಜಿಆಕಿ ಕಚ್ಚಿಲವಡಿ 
xxx ಹಡೆಲxxx ಯ ಕುಳವನುಂ (ಎಕ. 201೪, ಮಂಡ್ಯ. ೧೩೭-೨೧; 
1278). [2] 
ಕಚ್ಚಿ ಸು "ಕರ್ಚಿಸು' ನೋ. 
5 ಕಬ್ಬೆ ಆಂ (ಕ್ರಿ). ಜೊ ತೆಗೂಡಿಸು; ಸೇರಿಸು: *ಕಟ್ಟಿಜಿ-ಯುಗಲ 
ಜಧಾೀ > (ಶಮಧಾ). [ಕಚ್ಚು (೮ ಕರ್ಚು) + ಇಜಕ್ಕಿ] 
ಕಚ್ಚು, “ಕರ್ಚು” ನೋ. 


ಕಚ್ಚು ೂ "ಕಟ್ಟು' ನೋ. 
ಕಚ್ಚು, "ಕರ್ಚು; ನೋ. 
10 ಕಚ್ಚು, ಗಚ್ಚು, (ನಾ). ೧. ಒಂದು ಬಾರಿ ಕಚ್ಚಿಕೊಳ್ಳುವಷ್ಟು ; 


ತುತ್ತು; ಕಬಳ; ಹಸುವಿಂಗೆ ಒಂದು ಕಚ್ಚು ಎತ್ತಿಂಗೆ ಎರಡು ಕಚ್ಚು 
ಕಜುವಿಂಗೆ ಮೂಜು ಕಚ್ಚು ಇಂತಿವ ನೋಡಿ ಮೇಯಿಸಿಕೊಂಡು ತೊಂಡು 
ಹೋಗದಂತೆ ನಾ ಕಾದೊಪ್ಪಿಸಬೇಕು (ಶುಣುಗಾ. ೨); ಬಾಯೊಳಗಣ 
ಕಚ್ಚು ದೇಹದೊಳಗಣ ಮುರುಗು ಅವಂಗಾವ ಸಿತ್ಕನೇಮವು ಇಲ್ಲ 
(ಸರ್ವವ. ೧೧೯-೬೧೪) ; ಹಸು ಒಂದು ಕಚ್ಚೂ ಹುಲ್ಲು ತಿಂದಿಲ್ಲ ಈ ದಿನ 
(ರೂಢಿ). ೨. ಕತ್ತರಿಸಿದ ಅಥವಾ ಚುಚ್ಚಿದ ಗುರುತು, ಕಲೆ: 
ಈ ಸಾಮಾನುಗಳ ಮೇಲೆ ಕಚ್ಚುಗಳು ಗೀರುಗಳು ಬಿದ್ದು ಅವುಗಳ ಲಕ್ಷಣ 
ಕೆಡುತ್ತದೆ (ಗೃಹವಿ. ೧೩); ಕಪ್ಪುರದ ಗಿಡಕ್ಕೆ ಕೊಡ್ಲೆಯಿಂದ ಕಚ್ಚುಹಾಕಿ 
ದರೆ ಹಾಲು ಬರುವುದು (ಮುಂಬಯಿ. ೪-೭೧). ೩. ಗಾಯ: ಕೈಗೆ ಉಳಿ 
ಯಿಂದ ಕಚ್ಚಾಯಿತು (ರೂಢಿ). ೪. ನೋವು; ವ್ಯಥೆ: ಫೈಜಿಯ ಮನ 
ಸ್ಸಿಗೆ ಕಚ್ಚು ಅನಿಸಿ ಅವನು ಅದೇ ರಾತ್ರಿ ತನ್ನ ಆಶ್ರಮನನ್ನೂ ... 
ತ್ಯಾಗ ಮಾಡಿದನು (ಅಪ್ರೇಮ. ೧೬) ; ಅವಳ ಮನಕ್ಕೆ ಅದು ಬಹಳ ಕಚ್ಚೆ 
ನಿಸುತ್ತಿತ್ತು (ಕಾಗೆಕ. ೬೬); ಮೃಣಾಲಳಿಗೆ ಎಷ್ಟೂ ಕಚ್ಚಿನಿಸಲಿಲ್ಲ (ಆರಗಿ. 
೮೬). ೫. ತುಂಡು; ಭಾಗ(ಕ). ೬. ಸೇಡು; ಮತ್ಸರ; ಕುನಿಸು: 
ಆ ಮನುಷ್ಯ ಹಾವಿನಂತೆ ನನ್ನ ಮೇಲೆ ಕಚ್ಚು ಇಟ್ಟುಕೊಂಡಿದ್ದಾನೆ 
(ರೂಢಿ). ಗಚ್ಚು, : ೧. ದನಕ್ಕೆ ಒಂದು ಗಚ್ಚು ಹುಲ್ಲು ಹಾಕು (ರೂಢಿ). 
[ಆ ಕಡ್ಡು, (ಆ ಕರ್ಚು;)) 

ಕಚ್ಚುಕ (ನಾ). ಕಚ್ಚಾಟಿ; ಜಗಳ: ಹುಚ್ಚುಕುನ್ನಿ ಮನವೇ ನೀ ಹುಚ್ಚು 
ಗೊಂಬುದು ಘನವೆ ಕಚ್ಚುಕದತನವ ಬಿಟ್ಟು ಅಚ್ಯುತನ 'ಪಾದ ಮುಟ್ಟು 
(ಪುರಂದ. ೩-೧೫೫ ಪಲ್ಲವಿ). * [2] 

ಕಚ್ಚುಕಡಿ (ನಾ). ನಿಂದೆ; ನೋವು(?). "ಕಚ್ಚುಕಡಿಗೊಳ್‌' ಪರಾ. 

[ಕಚ್ಚು (ಆ ಕರ್ಚು) + ಕಜ 7) 

ಕಚ್ಚು ಕಡಿಗೊಳ್‌ (ಕ್ರಿ). ನಿಂದಿಸಿಕೊಳ್ಳು ; ನೊಂದುಕೊಳ್ಳು (2): 
ಆ ಸಮುದ್ರದತ್ತಂ ತನ್ನ ಬಡತನಕೆ. ನೊಂದು ತನ್ನೊಳಗೆ ತಾನೆ ಕಡ್ಚುಕಡಿ 
ಗೊಂಡು (ಸಮ್ಯಕೌ. ೧೧-೮). [ಕಚ್ಚುಳಡಿ + ಕೊಳ್‌] 

ಕಚ್ಚುಕನ್ನಡಕ (ನಾ). “ಮೂಗಿಗೆ ಕಚ್ಚಿಕೊಳ್ಳುವ ತೋಳಿಲ್ಲದ 
ಕನ್ನಡಕ ” (Pince-nez. ಇಂಕನಿ): ಕಚ್ಚುಕನ್ನಡಕವನ್ನು ಮೂಗಿನ 
ಮೇಲಿಟ್ಟುಕೊಂಡುಖಪುತ್ತಲೂ ಕಣ್ಣು ಹೊರಳಿಸಿ. . .ನ್ಯಾಯದರ್ಶಿಗಳನ್ನು 
ಪ್ರಶ್ನಿಸಿದನು (ಚನರು. ೩೦). [ಕಚ್ಚು (ಆ ಕರ್ಚು) 4 ಕನ್ನಡಕ್ಕ] 

ಕಚ್ಚು ಕೂಡಿಸು (ಕ್ರಿ). ಕುಕ್ಕಿ ಅಥವಾ ಚುಚ್ಚಿ ಚಿಹ್ನೆಮಾಡು, 
_'ಗುರುತುಮಾಡು : ಒಮ್ಮೊಮ್ಮೆ ಹಲ್ಲಿನಿಂದ ಕಡಿಮ ಕಚ್ಚಿ" ಆ ಚಿನ್ನದೆ 
ಹಾಳೆಗಳ ಮೇಲೆ ಕಚ್ಚುಕೂಡಿಸಿದನು (ಇಪ್ಪ ಕ.೩೫೦). (ಕಚ್ಚು ಕೂಡಿಸು] 

'ಕಚ್ಚುಗಾಲಿ (ನಾ). ಸುತ್ತಲೂ ಹಲ್ಲುಗಳಿರುವ ಚಕ್ರ; ಮುಳ್ಳು 
ಗಳಿರುವ ಚಕ್ರ; ಕಕ್ಳುಚಕ್ರ; ಹಲ್ಲುಗಾಲಿ : ಕೈಲಿನ ಚಕ್ರಗಳಿಗೂ 
ಗಡಿಯಾರ ಕ್ಕ ರುವಂತೆ ಕಚ್ಚುಗಾಲಿ(೦ಂ6- 110೦೮) ಗಳ್ಳಡುವರು 

(ಕಚ್ಚು, (ಆ ಕರ್ಚು) * ಗಾಳಿ]. 

87 


25 


45 
(ಬಾಲಪ್ರ. 7, 1): 


ಕಚ್ಚು ಟಿ 
ಕಚ್ಚುಟಿ (ನಾ). ಲಂಗೋಟಿ; ಕೌಪೀನ: “ಕಟ್ಟುವ ಕಚ್ಚು[ಪಾಠಾಂ. 
ಕಿಚ್ಚ]ಟಿಂ ಕೌಪೀನಮಕ್ಕು? (ಮಂಗರಾ. ೭೬-೯); ಒರ್ವಂ ಕರಿಯ 
ಕಚ್ಚುಟಿಮನುಟ್ಟು ಮೆಯ್ಕೆಲ್ಲಂ ಮಸಿಯಂ ಪೂಸಿ (ವಡ್ಡಾರಾ. ೧೧೮-೧೬) ; 
ಆಚಜೃರ ಕವಡಿ ಕಚ್ಚುಟಕ್ಕೆ ಮತ್ತ ೨ (ಸೌಇಇ. ೫XX,.೫೧-೨೭ ; 1077); 
ಮುಂಜಿ ಕಡ್ಚ£ ಡ್ಬು]ಟಿಂ ಗುಂಡಿಗೆ ಬೋಳಮಂಡೆ ಮಣಿದಂಡನಿವೀಕ್ಷಣ 
ಸೌಖ್ಯ ಹೇತುವೇ (ಪಂರಾಮಾ, ೪-೮೧); ಪೊದೆದಂಬರಮುಟ್ಟ ಕಚ್ಚುಟಂ 
(ಚಂದ್ರಪು. ೬-೮) ; ಮುಂತೆ ಬೇಡಲು ಮುನ್ನ ಮಡಗಿದ ಬೊಂತೆಯಂ 
ಕಚ್ಚುಬಿನನಜಸಿಯು ಕಾಣದೆ (ಬಸಪು. ೨೭-೪೩) ; ಸಾಗರವ ದಾಂಟಿ 
ಹೊನ್ನಾಗರಕೆ ಹಾಜೌದ ರಾಘವನ ಬಂಟ ಹನುಮಂಗೆ ಕಚ್ಚುಟಿ£ಟಿ] ಯು 
ಹೋಗದೇಕೆಂದ (ಸರ್ವಜ್ಞ. ಆ೫೫). [< ಸಂ. ಕಕ್ಪ್ಸಾಪಟ) 
ಕಚ್ಚುಟಿಂದೊಲಗು(ಕ್ರಿ).೧. ಲಂಗೋಓಯಿಲ್ಲದಾಗು: ೨. (ಆಲಂ) 
ನಿಷ್ಠೆ ಕೆಟ್ಟುಹೋಗು: ಈ ಸ್ಥಾನಂ ನೈಷ್ಠಿಕ ತಪೋಧನರ ಸ್ಥಾ ನವಿಲ್ಲಿ 
ಕಚ್ಚುಟಂದೊಲಗಿದ ತಪೋಧನರೆ ಸ್ಥಾನಕ್ಕೆ (ಸೌಇಇ, IX-i, ೧೯೩೭-೫೪ ; 
1119); ಇಲ್ಲಿ ಕಚ್ಚುಟಿಂದೊಲಗಿದ ತಪೊ ಧನಂ ಸ್ಥಾನಕ್ಕೊಡೆಯನೆ 
(ಸೌಇಇ. 72:-1, ೧೯೯-೪೫; 1120). [ಕಡ್ಚುಟಿ * ತೊಲಗು] 
ಕಚ್ಚುತುಟ (ನಾ). ಹಲ್ಲುಗಳಿಂದ ಕಚ್ಚಿಹಿಡಿದ ತುಟ: ಹಣ ಕೈಗೆ 
ಸೇರಿತೆಂದರೆ ... ಸಿಡುಕುಮೋರೆ, ಗಂಟುಹುಬ್ಬು,.ಕಚ್ಚುತುಟ, ಕಟು 
ಭಾಷಣಗಳು ಬರುತ್ತವೆ (ವಚಭಾ. ೩೪೭). 
(ಕಚ್ಚು, (ಆ ಕರ್ಚು) * ತುಟ್ಟ] 
ಕಚ್ಚುನೀರು "ಕರ್ಚುನೀರ್‌ ನೋ. 
ಕಚ್ಚು ಮಾತು (ನಾ). ಘಾಸಿಗೊಳಿಸುವ ಮಾತು; ನೋವುಂಟು 
ಮಾಡುವ ಮಾತು:' ಚುಚ್ಚುಮಾತು, ಕಚ್ಚುಮಾತು (ಕಂನುಹು. 
೪೩). [ಕಚ್ಚು (೮ ಕರ್ಡು]) + ಮಾತು] 
ಕಚ್ಚುಹಣ (ನಾ). ಕಚ್ಚುವಿಕೆ; ಕಡಿತ; ಕಚ್ಚೋಣ: “ದಂಶನಂ, 
ದಂಶನೀಯಂ- ಈ ೨ ಕಚ್ಚುಹಣಂ? (ಕಾಶಕೃ. ೨೮೦). 
[ಕಚ್ಚು (ಆ ಕರ್ಚು) * ಅಹಣ) 
ಕಚ್ಚು ಹಾಕು (ಕ್ರಿ). (ಕತ್ತರಿಸುವಂತೆ) ಗುರುತುಮಾಡು: ಇಳಿ 
ಹೊತ್ತಿನಲ್ಲಿ ಒಳಗಿನ ಬೀಜಕ್ಕೆ ದಕ್ಕಿ ಹತ್ತದ ಹಾಗೆ ಜಾಗ್ರತೆಯಿಂದ 
ಮೇಲ್ಲೋಟಿಗೆ ಚೂರಿಯಿಂದ ಕೆಚ್ಚುಹಾಕುವರು (ಮುಂಬಯಿ. ೪-೩೯). 
[ಕಚ್ಚು * ಹಾಕು (ಆ ಪಾಯ್ಕು)] 
ಶಚ್ಚೂರ, ಕರ್ಚುರ (ನಾ). ೧. ಎಲೆಗಳಿಲ್ಲದ. ಒಂದು ಜಾತಿಯ 
ಸಸ್ಯ; ಚಂದ್ರಮಲ್ಲಿಕೆ (1). ಕರ್ಚುರ:. ೨. ಸುವಾಸನೆಯುಳ್ಳ 
ವಸ್ತು: ಹಾಲ ನುಡ್ಡಿ ಕರ್ಪುರ .. . ಚಂದನ ಕರ್ಚುರ ರಾಳ ಗುಗ್ಗುಳದ 
ದಶಾಂಗ (ಸಿದ್ಧಪು. ೧೯-೩). [ಆ ಸಂ. ಕರ್ಚೂರ] 
ಕಚ್ಚೂರಾದಿಚೂರ್ಣ (ನಾ). ಕಚ್ಚೂರ .ಮೊದಲಾದ್ದರಿಂದ ತಯಾ 
ರಿಸುವ ಔಷಧ: *. . . ಗಾಬರಿಯಿಲ್ಲ. ತಲೆಗೆ ಕಚ್ಚೂ ರಾದಿ ಚೂರ್ಣ ಇಡಿ? 
(ಸೀತಾರ. ೧೮). [ಕಚ್ಚೂರೆ + ಆದ್ಮಿ * ಚೂರ್ಣ] 
ಕಚ್ಚೆ (ನಾ). .೧..ಪಂಚೆ ಅಥವಾ .ಸೀರೆಯ್ದ ಒಂದು ಸೆರಗನ್ನು 
ತೊಡೆಯ ಸಂದಿಯಿಂದ ಹಾಯಿಸಿ ಹಿಂಜಿ ಕಟಿಭಾಗದಲ್ಲಿ ಸಿಕ್ಕಿಸುವ 
ಪಂಚೆಯ ಅಥವಾ ಸೀರೆಯ ತುದಿ, --ಚುಂಗು: “ಉಡುಶೀರೆ 
ಕೋವಣಗಳೊಳ್‌ ಕಚ್ಚೆ? (ಶಬ್ದ ಮಂ. ೮೭); ಆವ ಗಂಡರುಮಂ ಕಚ್ಚಿ 
ಯೊಳಿಟ್ಟು ಕಟ್ಟುವೆನೆನುತ್ತಿರ್ಪಾಕೆ . . . ತಾಳ್ಗೆಲರಿದೆಂದಿರ್ಕಚ್ಛೆಯಂ 
ಕಟ್ಟಿದಳ್‌' (ಪಂಪಭಾ. ೪-೩೮) ; ಗಂಡರ ನಾಲಗೆಯ ನನ್ನಿಯುಂ ಕಚ್ಚೆಯ 
ಶೌಚಮುಮಿವೆಬ್ಲ ನಿಲಲಜ್‌ವುವೆ (ಲಿ ಲಾವ. ೧೪-೧೧೫ ವ); ಪೊಸೆದ 
ಳೆಂಜೆಡೆಯುಂ ಪುಲಿಜದೋಲ ಕಚ್ಚೆಯುಂ (ಉಮಾಶ, ೪೯); ಕಚ್ಚೆ 
ಹಾಕ್ಕಿ ಆಲಂಕಾರವಾಗಿ ಚುಂಗುಚುಂಗಾಗಿ ಧೋತ್ರವುಟ್ಟು (ಸಾಹಿಜೀ.೫೧). 


೧೬೩೭೨ 


25 


40 


ಕಚ್ಚೇರಿ 


೨. ಲಂಗೋಟ; ಕೌಪೀನ: ನಿವಾಳಿಗೆ ತಂದ ಬಟ್ಟಿ ಕಚ್ಚೆಗೆ ಆದರೆ 
ದಿವಾಳಿಗೆ ಏನು ಮಾಡ್ಕಾನು? (ಗಾದೆ. ೩. ನಡುಕಟ್ಟು; ಉಡಿ 
ದಾರ; ಒಡ್ಯಾಣ ($).೪. (ಪ್ರಾಣಿಗಳ) ಮರ್ಮಾಂಗ; ಯೋನಿ: 
ಬೀಸುವ ಬಾಲಂಗಳಿಂ ಕಚ್ಚೆಯ ಕೆಚ್ಚಲುಣ್ಣಿಗೆ ಪಕ್ಕಿಯೆಜಗುವಂತೆ 
(ಲೀಲಾವ. ೫-೧೦೦) ; ಪೊಸನಸೆಯ ಸೊವಡನಾಘ್ರಾಣಿಸಿ ಮಣಿಕದ 
ಮಿಡುಕುಗೆಚ್ಚೆ ಯೊ ಳ್‌” ಮೊಗನೆತ್ತುತ್ತೆಸೆದುದು ವೃಷಂ (ಲೀಲಾವ. 
೫-೧೦೮). ೫, ನೇಗಿಲಿಗೆ ಮೇಣಿಯನ್ನು ಭದ್ರವಾಗಿ ಸೇರಿಸುವ 
ಬೆಣೆ, “ಗೂಟ: ಮೇಣಿಯ ಕಚ್ಚೆ ಬಿದ್ದುಹೋಗಿದೆ (ರೂಢಿ). 
ಕಚ್ಚೆಯಕಟ್ಟು, ಕಚ್ಚಿಯಂಕಟ್ಟು - ೧. ಉಟ್ಟ ಬಟ್ಟಿಯನ್ನು 
ಮೇಲೇರಿಸಿ ಬಿಗಿದು ಕಟ್ಟಿಕೊಳ್ಳು: ಬಿಗಿದು ಬೀಗಿ ಕಚ್ಚೆಯಕಟ್ಟ 
ಫಲನೇನು (ಸತಿಲ. ೧೩). ೨. (ಆಲಂ) ಸಿದ್ಧವಾಗು : ಶ್ರೀಮಹಾ 
ಭಾರತಂ ಮಡಿದ ಬಳಿಕಂದಶ್ವತ್ಥಾಮ ಕಚ್ಚೆಯಕಟ್ಟಲೇನಹುದು (ಸಿಂಗಿರಾ. 
೧೪-೧೫) ; ಎನ್ನ ಮಾತಂ ಕೇಳದೆ ಕಲಹಕ್ಕೆ ಕಟ್ಟಿಯಂಕಟ್ಟುವ ನಿನಗೆ 
ಕಚ್ಛಪ ಕಥೆಯಾಗದೆ ಪೋಗದು (ಸಂಚತಂ. ೧೫೧-೯). 
(ದೇ. ॥ ತಮಿ. ಕಚ್ಚೈ, ಕಚ್ಚು, ಕಚ್ಚ; ಮಲ. ಕಚ್ಚ; ತುಳು. 
ಕೊಡ. ಕಚ್ಚೆ; ತೆಲು. ಕಚ್ಚ] 
ಕಚ್ಚೆಗೆ (ನಾ). ಒಂದು ಬಿರುದು: ಅಜ್ಜತ್ರಿಜೇತ್ರನಾನೆವೆಡಜ್ಗಂ ವನಗಜ 
ಮಲ್ಲಂ ಕಚ್ಚೆಗ ಕ್ರಿಷ್ನರಾಜ ಶ್ರೀಮತ್‌ ಕನ್ನರದೇವ (ಎಕ. 211, ಮಂಡ್ಯ. 
೪೧-೩; 950); ಅಕಾಳ ವರಿಷಂ ನೃ[ಸತು]ಂಗಂ ಕ[ಚ್ಚೆ]ಗಂ (ಎಇ. ೫1x, 
೨೮೯೯ ; 963). ಕ ಈ ಶಬ್ದ "ಕಂಚಿಗೊಂಡ (ಇ ಕಂಚಿಯನ್ನು 
ಗೆದ್ದ)' ಎಂಬುದರ ಸಂಕ್ಷಿಪ್ತರೂಪವಿರಬಹುದು. [?) 
ಇಚ್ಚೆ ಗಟ್ಟು (ಕ್ರಿ).೧. ಕಚ್ಚೆಯನ್ನು ಹಾಕು: ಅರ್ಧಗಪ್ಪಡಮಂ ಬಿಸುಟ್ಟು 
ಕಚ್ಚೆಗಟ್ಟದೆ ಸಯ್ತುಡುವರುಂ (ವಡ್ಡಾರಾ. ೯೩-೧೮). ೨. (ಆಲಂ) 
ಕದನಕ್ಕೆ ಸಿದ್ಧವಾಗು: ಕಚ್ಚೆಗಟ್ಟದೆ ಕೈದುವಿಡಿಯದೆ ಕೆಚ್ಚೆದೆಯ 
ಮನಸಿಜನ ತಪಸಿನ ಕಿಚ್ಚಿನಿಂದುರುಪಿದೆ ಮಹಾಮೋಹಾಸುರನ ಮುಸುಡ 
(ಸಾಳ್ಚಛಾ. ೩-೫). [ಕಚ್ಚೆ + ಕಟ್ಟು] 
ಕಚ್ಚೆನಿಸು (ಕ್ರಿ). ಅಳುಕು : ನನ್ನ ಮನಸ್ಸೂ ಕೂಡ ಯಶವಂತರಾಯ 
ನನ್ನು ಕಂಡು ಕಚ್ಚೆಸನಿಸಿತು (ಸ್ಮೃತಿಚಿ, ೧೬೧). 
[ಕಚ್ಚು * ಎನಿಸು,] 
ಕಚ್ಚೆ ಪಂಚೆ (ನಾ). ಕಚ್ಚೆಹಾಕಿ ಉಡುವ ಪಂಚೆ: ಕಚ್ಚೆಸಂಚೆಯ 
ನುಟ್ಟು ಮೈಮೇಲುತ್ತರೀಯವ ಹೊದ್ದಿರೆ (ಗಣೇಶ. ೭೩-೧೩) ; ಕಚ್ಚೆ 
ಪಂಚೆ, ದ್ವಾದಶನಾಮ, ಮುದ್ರೆ, ತುಳಸಿಮಣಿ, ಹೆಗಲ ಮೇಲೆ ಚೌಕ 
(ನಡೆದಾ, 1, ೫೧೨). [ಕಚ್ಚೆ 1- ಪಂಚಿ] 
ಕಚ್ಚೆ ಶುದ್ಧಿ (ನಾ). ವ್ಯಭಿಚಾರವಿಲ್ಲದಿರುವಿಕೆ; ಸಂಯಮ; ಶೀಲ 
ವಂತಿಕೆ: ಕಚ್ಚಿಶುದ್ದಿಯಿಲ್ಲದವನ ಸಹವಾಸ ಮಾಡಬಾರದು (ರೂಢಿ). 
[ಕಚ್ಚೆ * ಶುದ್ಧಿ) 
ಕಚ್ಚೆ ಹರಕುತನ (ನಾ). ವ್ಯಭಿಚಾರ; ಸಂಯಮವಿಲ್ಲದ ಲೈಂಗಿಕ 
ವೃತ್ತಿ: ಅರವತ್ತರ"ಕಚ್ಚಿಹರಕುತನದ ತೆವಲು ದುಡುಕಿದಂತೆ (ಚಂಡೆಮ. 
೫೩-೫). [ಕಚ್ಚೆ *- ಹರಕು + -ತನ] 
ಕಚ್ಚೆಹರುಕ (ನಾ). ಕಾಮುಕ; ಹಾದರಮಾಡುವವನು; ಜಾರ: 
ಕಚ್ಚೆಹರುಕನಣ್ಣಾನುತಾ ಲಜ್ಜೆ ಗೇಡುಮಾಡಿ (ಕನಕಾಂ, ೬೦). 
[ಕಚ್ಚೆ + ಹರುಕ] 
ಕಚ್ಚೆ ಹರುಕಿ (ನಾ). ಹಾದರಗಿತ್ತಿ; ಜಾರಸ್ರ್ರೀ: *ಕಚ್ಚೆಹರುಕಿ; 
ದುರ್ನಡತೆಯ ಹೆಂಗಸು? (Light - skirts, ಇಂಕನಿ). 
[ಕಚ್ಚೆ ಹರುಕ *- -ಇ) 
ಕಚ್ಚೇರಿ "ಕಚೇರಿ? ನೋ, 


ಜ್ಯ 


ಳಚ್ಛೆ (ನಾ). ೧. ದೋತ್ರ ಅಥವಾ ಸೀರೆಯ ಕಚ್ಚೆ. ೨. ನೀರಿನ ಬಳಿ 
ಇರುವ ಸ್ಥಳ; ಜವುಗು ನೆಲ. ೩. `ನದಿಯ ದಂಡಿ: « ಕೀರಂ, 
ಕೂಲಂ, ತಟಿಂ, ಕಚ್ಛಃ, ಪ್ರಸಾತಃ, ರೋಧಃ- ಈ ೬ ತೊಟಕಿಯ "ತಡಿ * 
(ಹಲಾಯು. ೧೧೦-೪೫) ; ಕಾಳಿಂದೀನದೀಕಚ್ಛದೊಳಾತ್ಮೇಟ್ಛಿ ಯಿಂ ನಲಿ 
ನಲಿದು (ಪಂಚತ ಂ, ೨೪-೧೨); ಯಮುನಾಕಚ್ಛಂಬಿಡಿದೇಟ ರುತ್ತು 
ನೊಂದನಸರದೊಳ್‌ (ಜಗವಿ. ೩-೭೮). ೪, ಒಂದು ಪ್ರದೇಶದ ಹೆಸರು. 
೫. ಹಡಗಿನ ಒಂದು ಭಾಗ; “ಹೆಡಗದ ನಾಳೆ” (ಗಂಗಾಮ. ೬೫). 
೬. ಮರಮುಟ್ಟುಗಳನ್ನು ಮಾಡಲು ಉಪಯೋಗವಾಗುವ ಒಂದು 
ಜಾತಿಯ ಮರ. ೭. ಬಾಣ ಮಾಡಲು ಬಳಸುತ್ತಿದ್ದ ಒಂದು 
ಬಗೆಯ ಕಡ್ಡಿ: ಈ- ಬಾಣದ ಕಾಂಡವು ಕಚ್ಛದ್ದೆ, ರೋಹಿಮದ್ಮೆ? 
(ಬುದ್ದ ಪ, ೮೦). [A] 
ಕಚ್ಛಕ್ಷುರಿಕ (ನಾ). ಓಂದು ಬಗೆಯ ಆಯುಧ: ವಜ್ರಕವಚ, ವಜ್ರ 
ಮ, ಕರತ್ರಾಣ, ಶಿರಸಾ ಸಣ, ಮಧ್ಯತ್ರಾಣ, ಪದತ್ರಾ ಣಿ ನರನ 
ಕಡ್ಡ ್ಸಸುರಿಕ (ವಿವೇಕ, 33). 
[ಸಂ. ಕಚ್ಛಕ್ಟುರಿಕಾ (ಕಚ್ಛ *- ಕ್ಷುರಿಕಾ) 
ಕಚ್ಛಪ(ನಾ).೧. ಆಮೆ: ಕಳ ಹಂಸೆಗಳ್‌ ಕಚ್ಛಪಂಗೆ ಬುದ್ಧಿವೇಟಸ್ಲೂಡೆ 
( ಂಡೆತಂ. ೧೫೭-೧೪); ಮಹಾಮತ್ಸ ಗೈ ಕಚ್ಛಪ ಕುಳೀರ ಕುಂಛೀರ 
ಕಮಕ ನಕ್ರಚಕ್ರನಮೆ (ಜಗವಿ. ೧೪-೮೯ ವ). ೨. ಕುಬೇರನ ಒಂಭತ್ತು 
ನಿಧಿಗಳಲ್ಲಿ ಬದು! ಕುಬೇರಂಗೆ . . . ಮಹಾಪದ್ಮ, ಪದ್ಮ, ಶಂಖ, 
ಮಕರ, ಕಚ್ಛಪ, ಮುಕುಂದ, Fp ನೀಲ, Aids ನವಸಿಧಿಗಳಿಗಧಿ 
ಕಾರಮುಂಟಾಗಿ(ವಿನೇಕ. ೨೦೭). ೩, ಮದ್ಯಾರ್ಕವನ್ನು ಬಟ್ಟಿ ಇಳಿಸು 
ವುದಕ್ಕಾಗಿ ಬಳಸುವ ಪಾತ್ರೆ. ೪. ಒಂದು ಬಗೆಯ ಆಂಗಳುರೋಗ : 
ಕಟವಾಯ ಮೂಲದಲ್ಲಿ ಮಹಾವೇದನೆ ಉಂಟಾಗಿಹುದು . .. ವಾಯ 
ಬಿಡಲೀಸದು ಈ ಪ್ರಕಾರದಲ್ಲಿ ಇದ್ದುದನು ಕಚ್ಛ ಪನೆಂಓ ತಾಲುರೋಗ 
ವೆಂದಆಿವುದು (ವೈದ್ಯಸಾ. 11, ೧೧೫). [ಸಂ.7 
ಕಚ್ಛಸನೀಣೆ (ನಾ). ಆಮೆಯಾಕಾರದ ಒಂದು ಬಗೆಯ ವೀಣೆ: 
ವಿಸಂಚಿಕೆ., , . ಕಚ್ಛ ಸವೀಣೆ, ನಾರದ-ವೀೀಣೆ,,. ಕಾಲಕೀಯೆಂಬ 
ಮೂವತ್ತುಮೂಜು ತಂತ್ರೀವಾದ್ಯಂಗೆಳಲ್ಲಿ (ವಿವೇಕ. ೨೩೬). 
[ಕಚ್ಛಪ-* ನೀಣೆ] 
ಕಚ್ಛಸಿ (ನಾ). ೧. ಹೆಣ್ಣುಆಮೆ. ೨. ಒಂದು ಬಗೆಯ ವೀಣೆ; ಸರ 
ಸ್ವತಿಯ ವೀಣೆ: ಬಚ್ಚಿದಳೆ ಕನ್ನಡದ ಭಾರತಿ? ಮುಚ್ಚುವಳೆ ಮಧು 
“ಸ ಕಂಠವನೆಚ್ಛ 4 ರಸಳೇನಚ್ಚರಿಯ ಕನ್ನಡದ ಕಚ್ಚಪಿಯ. ? (ಗಿಳಿವಿಂ. 
೧00-30೦). ೩, ಒಂದು ಬಗೆಯ ಚರ್ಮರೋಗ. [ಸಂ. ಕಚ್ಛನೀ] 
ಕಚ್ಛಾನಾಲ (ನಾ). ಕಚ್ಚಿಯ ಚುಂಗು; ಹಿಂಗಚ್ಚೆ: ಎಯ್ದೆ ವಂದ 
ಳ್ಕುಟ್‌ ಕಚ್ಛಾವಾಲಮಂ Hy ದುಡುಕಿ ನಿಡಿದನಂ ಸೋಡದೆಂತಿರ್ದ ವಾಂಗಿ 
ಪೊಜಕೈಯೊಳ್‌ ಮೋದಿ ಬಿ. ೬-೯೪). 
[ಸೆಂ. (ಕಚ್ಛಾ + ವಾಲ)) 
ಕಚ್ಛು (ನಾ). ಕಜ್ಜಿ ; ತುರಿ; ನವೆ. [ಸೆಂ.] 
ಕಚ್ಛುರ (ಗು). ೧. ತುರಿಯುಳ್ಳ ; ಕಜ್ಜಿಯಾದ. ೨. ಕಾಮುಕನಾದ. 
(ಸ6.] 
ಕಚ್ಳುರೆ (ನಾ). ಒಂದು ಜಾತಿಯ ಸಸ್ಯ; ಯವಾಸ; ನಸುಗುನ್ನಿ 
(ಕಿ). [ಸಂ. ಕಚ್ಛುರಾ] 
ಕಛೇರಿ "ಕಚೇರಿ' ನೋ. 
ಕೆಜ(ನಾ). ಆನೆ; ದಿಗ್ಗಜಗಳೊಳು ಕಾದುವೆವೆಂದು . . . ಸಗ್ಗದಾನೆಗೆ ಸರಿ 
ಮಿಗಿಲೆನಿಸುವ ಕಜವೊಗ್ಗಿ ಹವಾ ನೃಪನೊಳಗೆ (ಗೋಮಟೀ. ೨-೧೫). ಈ 
ಶಬ್ಧ "ಗಜ? ಎಂಬುದರ ಅಪಲಿಖಿತವಿರಬಹುದು.. (1) 


(೧೩೭೩ 


ಕಜ್ಜ, 


ಕಜಕೆ, ಕಜಿಕೆ (ನಾ). ಸೌಟು; ಹುಟ್ಟು; ಚಮಚ : *ಬಜಕಂ - 
ಕಜಕಂ೫-(ಶಮುದ. ನ. ೨೬೯ ಪ್ರಯೋ). ಈಜಿಕೆ: “ಕಜಕೆ (ಕಂಚಿಗ,- 
ಖಜಿಕಾ* (ತದ್ಭಕೋ. ೫); *ಗಿಲಿಕೆ (ಕಮದ. ನ. ೨೬೯ ಅಡಿಟ). 

[ ಸಂ. ಖಜಕ, ಬಜಾಕಾ] 

ಕಜಗಟ್ಲಿ (ನಾ). ಜಗಳ: ಕೊಡಗರ ಸಂಗಡ ಕಜಗಟ್ಟಿ ಬ್ಯಾಡ (ಚೆಂಗಾಳ. 
ಜಾ ಕ (2) 

ಕೆಜಗೆಡು, ಕಜಿಗೆಡು (ಕ್ರಿ). (ಕರಾ) (ಕೆಲಸ) ಕೆಡು, ನಿಂತು 
ಹೋಗು : ಜಾನವಾರುಗಳಲ್ಲದೆ, ಊರಿನ ಬಚೇಸಾಯವು' ಕಜಗೆಡಬಾರ 
ದೆಂದು ಹಾಗೆ ಮಾಡಿದರು (ಔದಾಉ. ೩೬೪). ಕಜೆಗೆಡು: ಎಂಟು 
ದಿನಗಳ ಕೆಲಸ ಕಣೆಗೆಟ್ಟಿತಲ್ಲ ಎಂದು'ಪ ಪ್ರತಿಯೊಬ್ಬರಿಗೂ ಚಿಂತೆಯೆ 
(ಕುಡಿಕೂ. ೩೬೯). [ಕಜ್ಯ (ಆ ಕಜ್ಜ) * ಕೆಡು] 

ಕಜರಗಳೆ (ನಾ). ಅತಿ ರಂಪ; ಬಗೆಹರಿಯದ ರಗಳೆ: *... 
ಕಜರಗಳೆ ಅಟ್ಟ್ರೀಲಿ-? (ಸರ್ವಮಂ. ೧೫೪). 

[ಕಜ * ರಗಳೆ] 
ಕಜಾಕ (ನಾ). ಪಕ್ಷಿ: "ಖಜಾಖ- ಕಜಾಕ ? (ಶಮದ, ೨೫೫ ಪ್ರಯೋ). 
[೮ ಸಂ. ಖಜಾಕ] 


ಇದೇನಾ 


ಕಜಾವು (ನಾ). ೧. ಕಸ. ೨. (ಆಲಂ) ಕಸಕ್ಕೆ ಸಮಾನವಾದವನು; 


ಅಲ್ಬಮನುಷ್ಯ : ಇಂಥ ಶ್ರೀಮಂತರಲ್ಲಿ ಒಬ್ಬರೇ ಒಬ್ಬರು ಆಕ್ಷೇಪ 
ವೆಂದರೆ ಮಿ| "ನಂದ್‌'. ಉಳಿದವರೆಲ್ಲರೂ ಕಜಾವುಗಳು(ಔದಾಉ. ೨೪೪). 
[+ ತುಳು. ಕಜವು, ಕಜಾವು] 

ಕಜಿಕೆ"ಕಜಕ' ನೋ. `` 

ಕಜಿಯಾ, ಕಜ್ಜಿಯಾ (ನಾ). ೧. ಜಗಳ; ತಂಟಿ; ವಿರೋಧ. 
`೨. ಕಾಳಗ; "ಯುದ್ಧ : ಕೊಡಗಿನ ಸಂಸ್ಥಾನದವರಿಗೂ ನಮಗೂ 
ಮುಂದೆ ಕಜಿಯಾ ಇಲ್ಲದೆ ಸಲ್ಲಾ ಮಾಡಿ ದೋಸ್ತಿ ಮಾಡಬೇಕು (ರಾಜೇಂದ್ರ. 
೧೨); ಈ ಮೇರೆ ಇದ್ದರೆ: ಕಜಿಯಾ ಬಾಕಿ ಇದಿ ತು (ರಾಜೇಂದ್ರ. ೪೬). 
ಕಜ್ಜಿಯಾ: ೨. ಉಭಯ ಸರಕಾರಕ್ಕೂ `ಬಹಳ:ದಿವಸದಿಂದಾ ಲಡಾಯಿ 
ಕಜ್ಜಿಯ ಯಂಬ ಕಿಡಿ ಬಿದ್ದು ಉರಿಯುತ್ತಿದ್ದೆಂಥಾದ್ದು ಶಿವನ ಕಟಾಕ್ಷ 
ದಿಂದ ನೊಂದಿಹೋಯಿತು (ರಾಜೇಂದ್ರ. ೧೧೯). 

[+ ಅರ. ಪಾರ. ಕಬ್ಬು. ! ಸಂ. ಬಜಾ] 

ಕಜೂರೆ "ಕರ್ಜೂರ? ನೋ. 

ಕಜೆ (ನಾ). (ಕರಾ) ಹೊಳಸಿಲ್ಲದಿರುವುದು; ತಳಿಸಡೆ ಇರುವುದು: 
ಕೊಳವಳಿಕೆ ಬೀಜದ “ಪುಡಿಯನ್ನೂ ಹಿಪ್ಪ ಲಿಯನ್ನೂ ಸೇರಿಸಿಕೊಂಡು 
ಅಕ್ಕಿಯನ್ನು ಬೇಯಿಸಿದರೆ (ಅಕ್ಕ ಯು ಕಜೆಯಾಗಿದ್ದ ರೂ) ಅನ್ನವು 
ಜಿಳ್ಳೆ ಇಸಿಜಿ (ಭೀಮಸೂ. ೧೬-೪೪: ಅಡಿಟ). 

'ಕಜೆಕಜೆ (ದ್ವಿರುಕ್ತಿ): ಚೆನ್ನಾಗಿ ಕುಟ್ಟಿದೆ ಕಜೆಕಜೆಯಾಗಿರುವ 

ಅಕ್ಕಿಯ ಆನ್ನೆ' (ಮನೆಮ. ೮೨). [+ ತುಳು. ಕಜೆ] 

ಕಜೆಗೆಡು "ಕಜಗೆಡು' ನೋ. 

ಕಜೆಹಿಡಿ (ಕ್ರಿ). ಹಟಹಿಡಿ; ರಗಳೆಮಾಡು; ರಚ್ಚೆ ಹಿಡಿ: ಸತ್ಯವಾಗಿ 
ಬಿಟ್ಟಿಕೆ ಬಹಳ ಕಣೆಹಿಡಿಯುತ್ತಾ ಳೆ (ಚಿಂಗಾಳ್ವ. ೨೪). 

[ಕಣಿ * ಹಿಡ್ಮಿ (ಆ ಸಿಡ್ಕಿ)] 

ಕಜ್ಜ, (ನಾ). ೧. ಕೆಲಸ; ಕರ್ತಮ್ಯ': ತಲೆಸೂಡಿ ಮುನ್ನೆ ಕಜ್ಜದ-ಫಲಮಂ 
ಬೆಸಗೊಂಡುಮೆ( ವನಲ್ಲಿಂ ಬಟ್‌ ಯಂ (ಕವಿರಾ, ೩-೧೪೪) ; ಸಂಧಿಯ 
ನೊಲ್ವುದೆ ಕಜ್ಜವಿರಾಗಳ್‌` (ಪಂಸಭಾ. ೧೩-೮) ; ಆಅದಜರಕಿಂ ನಾಮುಸಿಣ 
ದಿರ್ದಪುಡೇ ಕಜ್ಜಂ (ಪಂಚತಂ. ೨೭-೭); ಬಲು ಕಜ್ಜವುಂಟದಂಿಂದ 
ತೊಲಗದೆನ್ಮೊತ್ತಿನೊಳೆರು (ಭರಚ. ೨೭-೧೭) ; ಮಾಜಬಾರೆದ ಕಜ್ಜಡೊಳು 
ಮೇರೆಯಇಕಿತು ನ್ಫುದೋಣ ನಡೆವುದುಚಿತದೊಳು (ಹದಿಬ, ೪-೩೫). 


ಕಜ್ಜ ೧೩೭೪ 


೨. ಉಪಾಯ; ಪರಿಹಾರ: ಏತಅ ಪಡೆಮಾತೊ ಮತ್ತಮಿರ 
ವೇಟ್ಟುದು ಪನ್ನೆರಡಬ್ದಮಂ ಮನಂ ಮಜುಗೆ ಬನಂಗಳೊಳ್‌ ನುಡಿದ 
ನನ್ನಿಗೆ ಪೇಟಿಿಮಿದರ್ಕೆ ಕಜ್ಜಮಂ (ಪಂಪಭಾ. ೮-೪೯). 
(ಪ್ರಾ. ಕಜ್ಜ (೮. ಸಂ. ಕಾರ್ಯ). / ತೆಲು, ಕಜ್ಜ] 

ಕಜ್ಜ (ನಾ). - ಕಜ್ಜಾಯ ೨: ಮಾಡಿದ ಪುಳ್ಳೆ ಕಜ್ಜ ತೊಗೆ ತುಪ್ಪೊಡೆ 
* « « ಇಂತಿವರ ಭೋಜನಕೆ (ಹಾಲಾಸ್ಕ. ೮-೫). (ಪ್ರಾ. ಖಜ್ಜ] 

ಕಜ್ಜಕ (ನಾ). ಲಾಳದ ಕಡ್ಡಿ; ಬೆತ್ತ: “ಮಹಾಶರಃ- ಕಜ್ಜಕ” 
(ಓಷಧಿ. ೧೧೬). [1] 

ಕಜ್ಜಗಲಿ (ನಾ). ಕೆಲಸಮಾಡುವುದರಲ್ಲಿ ಗಟ್ಟಿಗ; ಒಳ್ಳೆಯ ಕೆಲಸ 
ಗಾರ; ಕಾರ್ಯಶೂರ: ಕಜ್ಜಮಂ ಕಾಲಮಂ ಪಾರ್ವ ಕಜ್ಜಗಲಿಗಳುಮಂ 
» « « ನಡೆಗಲಿಗಳುಮಂ ನೋಡಿ (ಗದಾ ಯು. ಆ-೩೪ ವ); ಕಜ್ಜಗಲಿ 
ಯಪ್ಪುದು ತಾತ್ಪರ್ಯಂ (ನೀತಿವಾ. ೨೯-೧೧). [ಕಜ್ಜ * ಕಲ್ಲಿ] 

ಕಜ್ಜಗುಟ್ಟು (ನಾ). ಕೆಲಸದ ಗುಟ್ಟು; ಕಾರ್ಯದ ರಹಸ್ಯ: ಅವಳೆ 
ಸಗಿದಾ ಕಜ್ಜಗುಟ್ಟು ತಂದೆಗೇನಾದರೂ ತಿಳಿದಿಹುದೊ? (ಚಂದ್ರಸ. ೧೦೨). 

[ಕಜ್ಜ 4 ಗುಟ್ಟು] 

ಕಜ್ಜಟಿಸತ್ತಿಗೆ (ನಾ). ಒಬ್ಬಾತನ ಹೆಸರು: ಅನುಪಮ ವಿಭನಂ 
ನೋಡಾ ಕಜ್ಜಟಿಸತ್ತಿಗನೋಡದೆ ಸಂಗರದೊಳಿಟವ ತಂಬುಲಿಗೆಜಕ 
(Aan. 2೭1-11, ೧೬೩೩-೩೯ ; 1087), [2] 

ಕಜ್ಜಯ "ಕಜ್ಜಾಯ? ನೋ. 

ಕಜ್ಜರಿ, ಗಜ್ಜರಿ, ಗಜ್ಜರೆ (ನಾ). ಒಂದು ಬಗೆಯ ಕೆಂಪು ಮೂಲಂಗಿ; 
ಕ್ಯಾರೆಟ್‌: ಮೂಲಂಗಿ ಮಾಗುಳಿ ಯೆಳೆಯ ಕಾರಗೆಣಸು ಕಜ್ಜರಿಯ 
ಸಣ್ಣನಂ ಸವಿದು (ಸಮ್ಯ'ಕೌ. ೭-೨೮). ಗಜ್ಜರಿ: ನಾದಿಗರ ಬಳಿಯಲ್ಲಿ 
ರಕ್ತ ತೆಗೆಯುವ ತುಮ್ಮಡಿ ಇರುತ್ತದೆ. ಅದು ಗಜ್ಜರಿಯಂತೆ ಶಂಕ್ಚಾಕೃತಿ 
ಯಾಗಿರುತ್ತದೆ (ವಎಂಬಯಿ. ೪-೭೭); ಸಂಡಿಗಿಗುಂಬಳ ಗಜ್ಜರಿ ಮೂಲಂಗಿ 
ಕಡಲೆಪಕ್ಕೆ ಸಲ್ಲಿಸಿದರು (ಸಿದ್ಧಪು. ೧೭-೪೭) ; ಮೊಟ್ಟಿ, ಮೂಲಂಗಿ, 
ಗಜ್ಜರಿ - ಎಲ್ಲವನ್ನೂ ಹಸಿಹಸಿಯಾಗಿಯೇ ತಿನ್ನುತ್ತಾರೆ (ಮಹಾತ್ಮ. ೯೦). 
ಗಜ್ಜರೆ: ಅವನ ಗಜ್ಜರೆಯಂಥ ಕೆಂಪು ತುಂಬಿದ ಮುಖ, ಶಾಂತಿ 
ಗಾಂಭೀರ್ಯಗಳ ಬೀಡಾಗಿದೆ (ಚೀನಬಾ. ೨೯೮). 

(ಪ್ರಾ. ಗಜ್ಜರ. / ಓಂ. ಮರಾ. ಗಾಜರ್‌) 

ಕಜ್ಜಲ, ಕಜ್ಮಳ (ನಾ). ೧. ಕಣ್ಣಿಗೆ ಹಚ್ಚಿಕೊಳ್ಳುವ ಕಾಡಿಗೆ: 
ಪಾರಾವತ ಕಜ್ಜಲವರ್ಣಮಾದೊಡದಣಕಿಂ ಕೆಜ್ಜಲಮಕ್ಕು ೦ (ಲೋಕೋಪ. 
೬-೭); ತೊಡೆದು ಕಣ್ಣಿ ಕಜ್ಜಲ ವಿಲಾಸವಿನ್ನೇಫ್ರದೆಮಗೆ (ಅಜಿಪು. ೬-೧೦೬); 
ವಿರೋಚನಕ್ಕೆ ಕಜ್ಜಲವಶಿಭಾರವೆಂಬ ತನುಲೇಖೆಗೆ ಚಂದನದಣ್ಟು ಬಿಣ್ಣಿ 
ತೆಂಬ (ಜಗವಿ. ೨-೯೯); ಕಜ್ಜಲನುಂ ತಿಲರಸಡೊಳ್‌ ಕಲಸಿ ಗೆಯ್ದ 
ಬೊಂಬೆಗಳೆನೆ ದಲ್‌ ಸಲೆ ನುಣ್ಣೆಂಸಿನ ಬೇಡರ ಲಲನೆಯರಂ (ಹ ಮ್ಮಾಾರ. 
೪-೬೫). ೨. ಮೋಡ. ಕಜ್ಜಳೆ: ೧, ಅನವರತಂ ಕಜ್ಜಳಮಂ ತಳೆವಕ್ಷಿ 
ಗಳಜ್ಜಳಮಂ ತಾಳ್ಮೆ ತನಯ ನೀಂ ಸೈರಿಪುದೇ (ಚಂದ್ರಘು. ೫-೧೨); 
ಕಜ್ಜಳದ ಕನ್ನಡಿಯ ಚೆನ್ನೈಯರ್ವೆರಸು (ಕಬ್ಬಕಾ. ೩೨೪); ಪಡೆಪಿಂದಂಬರ 
ಲಕ್ಷಿ ಯೆಚ್ಛಿಕೊಳೆರೆಂದೌತ್ಸುಕ್ಕದಿಂ ಕಜ್ಜಳಂ ಪುದಿದೊರ್ಪಿರ್ದ 
ಕರಂಡಮಂ ತೆಗೆದು (ದಶಕು. ೩-೩೩) ; ಖಂಡೇಂದುಮುಖಕೆ ಕತ್ತುರಿ 
ಯಿಟ್ಟುಮಾರ್ವರ ಗಂಡಸ್ಕಳಕೆ ಕಜ್ಜಳವ (ಮೋಹಶ.೧೩-೬೫) ; ಕಜ್ಜಳವ 
ಕೀಖೆಯೊಯೆಂಬಿನವಿತಾಕ್ಷಿಪರ್ಗೆ (ವಿಷ್ಣುಪು. ೫-೩-೧೧೩). ([ಸಂ.] 

ಕಜ್ಜಲಗಿರಿ, ಕಜ್ಜಳಗಿರಿ (ನಾ). ಕಾಡಿಗೆಯ ಪರ್ವತ (೪). 
ಕಬ್ಜಳಗಿರಿ; ಒಡಲುಗೊಂಡ ತಮಂಧ ಪಟಲಮೊ ನಡೆವ ನೀಲಾದ್ರಿ 


ಕಿ, 


15 


40 


ಗಳೊ ಕೈಳಾಲ್ಬಡೆದ ಕ[ಪಾಠಾಂ. ಪ]ಜ್ಹಳಗಿರಿಗಳೋ (ಬಸಪು. ೫೮-೪೮). | 


[ಕಜ್ಜಲ + ಗಿರಿ) 


ಕಜ್ಜಾಯ 


ಕಜ್ಜಲರೇಖೆ (ನಾ). ಕಾಡಿಗೆಯ ಗೆರೆ; ಕಾಡಿಗೆಯ ಗುರುತು: 
ಕೇಯೂರ ಮುದ್ರಾಂಕಿತಂ ಕೊರಲೊಳ್‌ ಕಜ್ಜಲರೇಖೆ ತನ್ನಧರದೊಳ್‌ 
೬ ತಳೊಯ್ಯೆ ನಿಚ್ಚಂ (ಉವ್ಯಸಾ. ೬೫೫ ಶೂದ್ರಕ); ಮಂಜುಮಣಿ 
ದೀಪದ ಕಜ್ಜಲರೇಖೆ ನೆಗೆದುದೆನೆ ಕಣ್ಣೊಲವಿತ್ತುದು ರೋಮರಾಜಿ 
(ರಾಜಶೇ. ೭-೩೪). [ಕಜ್ಜಲ 4 ರೇಖೆ] 

ಕಜ್ಜಲಾದ್ರಿ (ನಾ). - ಕಜ್ಜಲಗಿರಿ: ನೆಗೆದು ಧೂಮವಜಾಂಡವೆಬ್ಲವ ಮಿಗೆ 
ಮುಸುಕಿ ಳೆಂಪಡರೆ ಮಿಕ್ಕಿನ ನಗಕುಲಂಗಳು ಕಜ್ಜಲಾದ್ರಿಗಳಂತೆ 
ತೋಜಕಿದವು (ಬಸಪು. ೫೮-೬೧). [ಳಜ್ಜಲ + ಅದ್ರಿ] 

ಕಜ್ಜವೆಣ್ಣು (ನಾ). ಸೇವಕಿ; ದಾಸಿ: ಅಣ್ಣನ ಕಂಡರ್ತಿವಡುತ 
ಬಂದರು 'ಕಜ್ಜವೆಣ್ಣು ಗಳ್ವೆರಸಿ ತಂಗಿಯರು (ಭರಚ. ೩೯-೧೦); ಅಸ್ಪ 
ಜಕೊಳು ಬಂದರೆರಸನ ಬಳಿಯಿಂದ ಕಜ್ಜವೆಣ್ಣುಗಳು (ಭರಚ. ೪೨-೩೦). 

[ಕಜ್ಜ, * ಪೆಣ್ನು (ಆ ಪೆಣ್‌)] 

ಕಜ್ಜಳೆ "ಕಜ್ಜಲ' ನೋ. 

ಕಜ್ಜಳಂಬರೆ (ಕ್ರಿ). (ಕಣ್ಣಿಗೆ) ಕಾಡಿಗೆ ಹಚ್ಚು, --ಲೇಏಿಸು : ತಿಲಕೆಮ 
ನಿಡುವ ಮೊಗಮುರಿವ ಕಜ್ಜಳಂಬರೆವ ಕನ್ನಡಿಯ ನಿಟ್ಟಿಪ (ಜೈಮಿಭಾ. 
೧೭-೨೪). [ಕಜ್ಜಳ (ಎ ಕಜ್ಜಲ) + ಬರೈ) 

ಕೆಜ್ಜಳಗಿರಿ "ಕಜ್ಜಲಗಿರಿ' ನೋ. 

ಕೆಜ್ಜಳನಿಡು (ಕ್ರಿ). (ಕಣ್ಣಿಗೆ) ಕಾಡಿಗೆ ಇಡು, ಲೇಪಿಸು: ಕಜ್ಜಳ 
ವಿಡುವ ಕನ್ನಡಿಯ ನೋಡುವ ಮಿಗೆ ಸಜ್ಜುಕ ಸರಗಳ ಮುಡಿವ (ಕಂನವಿ. 

[ಕಜ್ಜಳ (ಎ ಕೆಜ್ಜಲ) + ಇಡು] 

ಕಜ್ಜಳವೆಚ್ಚು (ಕ್ರಿ). - ಕಜ್ಜಳವಿಡು: ಎಣ್ಣೆಯನೂಡಿ ನೀರೆಜಕಿದು 
ತೂಪೀಣಿದಾಗ ಕಣ್ಣಿಗೆ ಕಜ್ಜಳವೆಚ್ಚು ಚ್ಚ) (ಮೋಹತ. ೪-೭೫). 

[ಕಜ್ಞಳ (= ಕಜ್ಜಲ) * ಎಚ್ಚು] 

ಕಜ್ಜಳಿ (ನಾ). ಹಲವು ಔಷಧವಸ್ತುಗಳ ಮಿಶ್ರಣ, ರಸಾಯನ: 
ಭಾವನೆಯಾದ. ಕಜ್ಜಳಿಯಲ್ಲಿ ಕೂಡಿ ದ್ರಾಕ್ಸಾಕಷಾಯದಿಂದ ಏಳುಸಾರಿ 
ಭಾವನೆ ಮರ್ದನೆಗಳಂ ಮಾಡಿ... ಕೊಡಿಸಲು ಸಕಲ ಪಿತ್ತರೋಗ... 
ಪರಿಹರಿಸುವುದು (ವೈದ್ಯಸಾ. 1, ೧೦೨) ; ರಸ, ಗಂಧಕ, ಇವಂ ಕಜ್ಜಳಿಯಂ 
ಮಾಡಿ ನಿಂಬೆಯ ರಸದಿಂ ಮೂರುದಿನಂಗಳು ಮರ್ದಿಸಿ ನಾರು ಬೇಳೆಗಳ 
ರಸದಿಂ ಪ್ರತ್ಯೇಕ ೨೧ ಸಲ ತುರ್ದಿಸಿ ಗ೧ ತೂಕವನ್ನು ಗರುಗದ ರಸದಲ್ಲಿ 
ಕೊಡಲು, ಅತಿಸಾರ, ಗ್ರಹಣಿಗಳು ಮಾಣುವುವು (ವಿವೈವಿ. ೨೫). 

[ಸಂ. ಕಜ್ಜಲಿಲ] 

ಕಜ್ಜಾಯ, ಕಜ್ಜಯ, ಕರುಯ, ಕರಾಯ, ಖಜ್ಜಯ, ಖಜ್ಜಾಯ 
(ನಾ). ೧. ಕೊಟ್ಟಿ; “ರೊಟ್ಟಿ; ಬಕ್ಳುರಿ” (ಜಾನ ಕೋ. ೩೨). 
೨. ಅಕ್ಕಿಯಿಂದ ಮಾಡಿದ ಒಂದು ಬಗೆಯ ಸಿಹಿ ತಿಂಡಿ; ಕರಿದ 
ಅಥವಾ ಬೇಯಿಸಿದ ಒಂದು ಬಗೆಯ ಸಿಹಿ ತಿಂಡಿ: ಪಸರದಲ್ಲಿಯೆ 
ಕುಳ್ಳಿತಾರೋಗಿಸುವ ಕಜ್ಜಾಯವನೊಸೆದು ಕೊಡೆ (ಬಸಪಷು. ೩೭-೬೫) ; 
ಕಳಿತ ಹಲಾಹಳದ ಕಜ್ಜಾಯವೆನಿಸಿತು ರೂಹು ಸುಮನೋಹರೆ ಭಯಂ 
ಕರವಾಯ್ತು ಸುರಸತಿಯ (ಕುವ್ಯಾಅ. ೮-೪೨); ದೋಸೆ ಕಜ್ಜಾಯ 
ಕೊಟ್ಟ ಹೆಎಯಿಗಡುಬತಿರಸಂಗಳ್‌ (ಚೆಬಪು. ೪೭-೪೨) ; ಕಡ್ಡಾಯಕ್ಕೆ 
ತಕ್ಕ ಕಾಸು (ಚೆಂಗೂಚೆ. ೧೩೬). "ಪಂಚಕಜ್ಜಾಯ' ಪರಾ. ೩. (ಆಲಂ) 
ಹೊಡೆತ; ಪೆಟ್ಟು: ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ಎರಡು ಕಜ್ಹಾಯ 
ಕೊಡ್ತೀನಿ! (ರೂಢಿ). ಕೆಜ್ಜಯ : ೨. ಉಂಡಿಂ ಬಳಿಯಂ ತಿಂಬರ್‌ 
ಕಜ್ಜಯಮಂ . . . ಅಜ್‌ತವಿಲ್ಲದ ಗೊರೆ ವರ್‌" (ಸಮಪ. ೧೪೯); 
ಮಾರಿಯ ಬುತ್ತಿ ಮರುಳ್ಗಳ ಕಜ್ಜಯಮೆನಿಸದೆ (ಜಗವಿ. ೯-೬೨). 
ಕರುಯೆ : ೨. ತುಪ್ಪದ ಲಟ ಚೆಲ್ಲದ ಕರುಯ ೧೦ ತಾಂಬೂಲಕೆ ಅಡ 


ಕೆಯ ಹೋಳು ೧೦ ಯಲೆ ೧೦ (ಎಕ. ೫1, ಕೊಳಲೈ, ೧೧೩-೧೮ ; 1556). 


೨೨-೬). 


ಕಜ್ಜಾಲಿ ೧೩೭೫ ಕಟಿಕ 


ಕರುಾಯ : ೨. ನಿತ್ಯ ನೈನೇದ್ಶ ಕರಾಯ ನಂದಾದೀಪ ಇವಕೆ 
ಶಲವಾಗಿ ಈ ನಾಗಲಾಪುರವೆಂಬ ಗ್ರಾಮವನು (ಎಳ. 111, ಶ್ರೀರಂಗ. 
೨-೧೫; 1529); ತುಪ್ಪ ನೆಯಿವೇದ್ಯಕೆ ಕರ ಯಕೆ (ಮೈಆರಿ.. 
೧೯೩೪, ೧೫-೧೭; 1547); ತುಪ್ಪಂ ಕರುಭಾಯಕ್ಕೆ ವೊಡೆಗೆ ಉದ್ದು 
(ಎಕ. ೪1, ಮೂಡಗೆ. ೪೦-೧೫; 1552). ಖಜ್ಜಯ:: ೨. ಸೆಜ್ಜೆಯ | 3 
ಮಜ್ಜನದ ಖಜ್ಜಯದ ಹೀಲಿಕರಗದ ಬೋನದ ಪರಿಯಣದ (ಚಂದ್ರಪು. 
೬-೮೫ ವ). ಖಜ್ಜಾಯ : ೨. ಸೆಜ್ಜೆಯ ಮನೆ ಮಜ್ಜನದ ನಿಶಾಂತವು 
ಖಜ್ಜಾಯದ ಮಂದಿರವು (ಅಂಜಚ. ೩-೩೩); ಆ ದಿನ ಹೂವಿಂಗೆ ಪ 
ಬಜ್ಜಾಯಕ್ಕೆ ಪ ೨ (ಎಕ. ೫೩೪, ಬೇಲೂರು. ೨೪೮-೧೧; 1298) ; ವಿನಾ 
ಯಕ ದೇವರಿಗೆ ನಿತ್ಮಪಡಿಗೆ ಖಜ್ಞಾಯದ ಆರೋಗಣೆಗೆ (ಎಕ. ೪11, 
ತೀರ್ಥಹ. ೩೦-೫; 1308) ; ನಾರಿ ಖಜ್ಞಾಯವನೆಡೆಮಾಡಿದಳು (ಭರಡ. 
೧೦-೩೦). 

[ಪ್ರಾ. ಖಜ್ಜ (ಆ. ಸಂ. ಬಾದ್ಕ). 1 ತಮಿ. ಕಜ್ಮಾಯ ; ತುಳು. 
ಕಜ್ಜಾಯ, ಕಜ್ಜಾಯೊ; ತೆಲು. ಕಜ್ಜಾಯ, ಕಜ್ಜ, ಕಜ್ಜೆ. / ಮರಾ. 
ಖಾಜೇ) 15 

ಕಜ್ಜಾಲಿ (ನಾ). ೧.. ಕಾಡಿಗೆ ಬಣ್ಣದವಳು. ೨. ನೀಚ ಹೆಂಗಸು. 
೩. ಜಗಳಗಂಟ: *ಕಜ್ಜಾಲಿ-ಕರಿನಿ; ಜಗಳಗಂಟ; ಕರಿಗಣ್ಣಿ; 
ಕಾಡಿಗ್ಗಣ್ಣಿನ ಹುಡುಗಿ ; ಕೊಚ್ಚಿ ?. (ಜಾನಕೋ. ೩೨) ; ಚೆಜ್ಜಕ ಹೋಳಿಗಿ 
ಚೂಜಿಲಿ ತುಪ್ಪ ಕಜ್ಜಾಲೆವ್ವ ಬೀಗುತಿ (ಲೋಕಗೀ. ೫೧). 

[4 ಮರಾ. ಖಜ್ಞಾಳೀ] 20 

ಕಜ್ಜಿ, ಖಜ್ಜಿ, ಗಜ್ಜಿ (ನಾ). ಬೊಕ್ಕೆ ಯೇೇಳುವ ಅಥವಾ ತುರಿ 
ಯೇಳುವ ಒಂದು ಬಗೆಯ ಚರ್ಮರೋಗ: *ಖರ್ಜು- ಕಜ್ಜಿ? 
(ಶಮದ, ೨೭೯ ಪ್ರಯೋ); ದೌರ್ಜನ್ಯಕಾರಿ ಸತ್ತರೆ ಹತ್ತಿರ್ದ ಕಜ್ಜಿ 
ಹರಿದಂತೆ (ಸರ್ವಜ್ಞ. ೮೧೪); ಈ ತೈಲದಿಂ ಕಜ್ಜಿ, ಇಸುಬಿನ ಹುಣ್ಣು 
«ಇವೆಲ್ಲಾ ಮಾಣ್ಣುಂ (ವಿನೈವಿ. ೬೯) ; ಕಜ್ಜಿ ಇದ್ದವನಿಗೆ ಲಜ್ಜೆಯಿಲ್ಲ, | 25 
ಅಜ್ಜಿ ಇದ್ದವನಿಗೆ ಯೋಚನೆಯಿಲ್ಲ (ಗಾದೆ). ಖಜ್ಜೆ : ತುರಗದ ಖಜ್ಜಿಗೆ 
ವಿರೇಪನಂಗೆಯ್ವುದದಂ (ಅಶ್ವಶಾ. ೧೩-೧೭) ; ಬೊಜ್ಜು ಇದ್ದರೆ ಖಜ್ಜಿ 
ಬಿಡುವುದೇ? (ಗಾದೆ). ಗಜ್ಜೆ : ಪ್ರೀತಿಯಿಂದ ನೀತಿ ಹುಟ್ಟುವದು, ಲೂತಿ 
ಯಿಂದ ಗಜ್ಜಿ ಹುಟ್ಟುವದು (ಗಾದೆ) ; ಬದನೇಕಾಯಿ ಬಜ್ಜಿ ಮೈಯೆಲ್ಲಾ 
ಗೆಜ್ಜೆ (ಗಾದೆ). (ಆ. ಸಂ. ಖರ್ಜು, ಖರ್ಜೂ] $0 

ಕಜ್ಜಿಗಟ್ಟು (ಕ್ರಿ). ಕಜ್ಜಿಯಾಗು; ಬೊಕ್ಕೆಯಾಗು: ಅನುಲೋಮನಾಗಿ 
ವಾಜಿಗೆ ಜನಿಯಿಸೆ ಬಲಮೆರ್ದೆಯ ಲದ್ದಿಗುತ್ತಂ ಪಿರಿದಪ್ಪಿನಮಲ್ಲಿ ಕಜ್ಜಿ 
ಗಟ್ಟುವುದನುನಯದಿಂ ಳುಡುಗೆ ಯೆಣ್ಣೆಯಂ ನವರಸಮಂ (ಅಶ್ವಶಾ. 
೭-೨೭). [ಕಜ್ಜಿ * ಕಟ್ಟು) 

ಕಜ್ಜಿಗಿಡ (ನಾ). ತೊಗಟಿ ಮತ್ತು ಎಲೆಗಳ ಮೇಲೆ ಕಜ್ಜಿಯ ಬೊಕ್ಕೆ | 55 
ಗಳಂತೆ ಗುರುತುಗಳಿರುವ ಗಿಡ (9). (ಕಜ್ಜಿ * ಗಿಡ (ಆ ಗಿಡು)] 

ಕಜ್ಜಿಗುತ್ತ (ನಾ). ಕಜ್ಜಿಯ ರೋಗ: ಮರದರಿಸಿನ... ಎಣ್ಣೆಯೊ 
ಳಟ್ಟ್ರಾದರದಿಂದಂ ಪೂಸೆ ಕಜ್ಜಿಗುತ್ತಂ ತೀರ್ಗುಂ (ಅಶ್ವಶಾ. ೧೩-೧೮). 


ಕಾ 
೦ 


[ಕಜ್ಜ * ಕುತ್ತ] 
ಕಜ್ಜಿಗೋಲಿ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಗೂಡುಮಿಟ್ಲ 4 
ಮರ, ಕಜ್ಜಿಗೋಲಿ (ಮೈಔಗಿ. ೩೬-೭೧೫). [?) 


ಕಜ್ಜಿಬುರುಕ (ನಾ). ಕಜ್ಜಿ ಎದ್ದು ಕೆರೆದುಕೊಳ್ಳುತ್ತಿರುವವನು : 
ಇಲ್ಲಿಂದ ಎದ್ದು ಹೋಗೋ ಕಚ್ಚಿಬುರುಕ (ರೂಢಿ). [ಕಜ್ಜಿ * -ಪುರುಕ] 
ಕಜ್ಜಿಬುರುಕಿ (ನಾ). ಕಜ್ಜಿ ಎದ್ದು ಕೆರೆದುಕೊಳ್ಳುತ್ತಿರುವವಳು : 
ಅವಳೊಬ್ಬಳು ಕಜ್ಜಿಬುರುಕಿ (ರೂಢಿ),  [ಕಜ್ಜಿಬುರುಕ 4 -ಇ] 43 
ಕಜ್ಜಿಯಾ "ಕಜಿಯಾ' ನೋ. 


ಕಜ್ಜಿಹುಳು (ನಾ). ಕಜ್ಜಿರೋಗಕ್ಕೆ ಕಾರಣವಾದ ಹುಳು: ಕಜ್ಜಿ 

ಹುಳುಗಳಿಂದ ಕಜ್ಜಿರೋಗ ಬರುತ್ತದೆ (ರೂಢಿ). 
[ಕಜ್ಜಿ + ಹುಳ್ಳು (ಆ ಪುಟ್ಯು)] 

ಕೆಜ್ಜುರ "ಕರ್ಜೂರ' ನೋ. 

ಕಜ್ಜೂರ "ಕರ್ಜೂರ' ನೋ. 

ಕಜ್ಜೆ (ನಾ). ೧. ತಂಟೆ; ಜಗಳ: ಯತಿಗೆ ಲಾಂಛನವೇಕೆ ಶುಚಿಗೆ ಮೊದಲು 
ಏಕೆ ಕಲಿಗೆ ಕಜ್ಜೆಯೇಕೆ ಡಿಟವುಳ್ಳೆ ಮನಕ್ಕೆ ಆಚಾರವೇಕೆ (ನಚಶಾ. 11, 
೫೦೫). ೨. ಪ್ರಕರಣ; ವಿವಾದ: ಈ ಕಣ್ಜೆಯಲ್ಲಿದ್ದ ಸತ್ಕಾಂಶವನ್ನು 
ಹುಡುಕಿ ತೆಗೆಯಬೇಕೆಂಬ ಕುತೂಹಲವು ಅನನ ಮನಸ್ಸಿನಲ್ಲಿ ಹುಟ್ಟತು 
(ಬೀರಬ. ೧೬). [«- ಮರಾ. ಕಜ್ಮಾ ; ಪಾರ. ಕಮಿಯಾ] 

ಕಜ್ಜೆರೆ (ನಾ). ಕರಿಯ ಸೆರೆ, ನರ (7): ಬಸಿಜ್‌ಕ್ತಿ ಕಟ್ಟಿ ಕಜ್ಜಿಕೆ 
[ಪಾಠಾಂ. ಕರ್ಚಿರೆ] ಬೆಸೆದಿರೆ ಪಬ್ಲಂ ತಿನುತ್ತು ಮಿರೆ ಕಾಲಂ ಘಟ್ಟಿ ಸುತುಮಿರ 
ಬಿಲ್ಲು ನೆಲದೊ ಳ್‌ ಬಸವಳಿದಟ್‌ಮೇಹುಮೇಯೆ ಬಾಟದು ತುರಗಂ 
(ಅಶ್ವಶಾ ೬-೬೦). [ಆ ಕರಿದು + ಸೆರೆ] 

ಕರುಂಯ "ಕಜ್ಜಾಯ? ನೋ. 

ಕರುಾಯ "ಕಜ್ಜಾಯ? ನೋ. 

ಕಟ, (ನಾ). ಕಡೆ; ಕೊನೆ; ತುದಿ. "ಕಟವಾಯ್‌' ಪರಾ. 

[ಆ ಕಡ್ಮೆ] 

ಕಟಿ (ನಾ). ೧. ಹುಲ್ಲಿನ ಹುರಿ; ಚಾಪೆ. ೨. ಊರಿನ ಹೊರವಲಯ. 
೩. ಕಾಲ; ಸಮಯ. ೪. ಸೊಂಟ. ೫. ಪಕ್ಕೆ. ೬. ಹೆಣ; ಶವ. 
೭. ಸುಡುಗಾಡು; ಶ್ಮಶಾನ. ೮. ಸಿದಿಗೆ; ಹೆಣ ಒಯ್ಯುವ ಚಟ್ಟ. 
೯. ಮರದ ಹಲಗೆ. ೧೦. ಒಂದು ವರ್ಷ ಮಾತ್ರ ಇರುವ ಸಸಿ. 
೧೧. ಒಂದು ಜಾತಿಯ ಹುಲ್ಲು. ೧೨. ವಿಪುಲತೆ; ಹೆಚ್ಚಳ. 
೧೩. ಆನೆಯ ಗಂಡಸ್ಕಳೆ: ಕರೀಂದ್ರರುಂದ್ರ ಕಟ ಕೂಟಿ ಪರಿಡ್ಕುತ 
ಭೃಂಗೆಮಾಳಿಕಾ ಪೀತ ಮದಾಂಬುಕಂ(ಪಂಪಭಾ. ೧೪-೩). ೧೪. ದವಡೆ: 
ಕಟಿ ಕಂಡೂತಿ ನಿವಾರಣೈ ಕಮತಿ ಮತ್ತೇಭೌಫ ಸಂಘೃಷ್ಟ ತತ್ಯಟಿದಾನದ್ರವ 
ಚಿಹ್ನ ಚಂದ್ರಮಣಿ (ರಾಜಕೇ. ೫-೫೫). [ಸಂ.] 

ಕಟಂಕಟಿ (ಗು). ಸೊರಗಿಪ; ಶುಷ್ಕವಾದ (?): ಕಟಪಟ ಮಕ್ಷ 
ಕಟಂಕಟ ದೇಹಾ ದಿಟಪುಟಪಿಹಸರಸುಖನಿರ್ಮೋಹ (ಅವಧೂ. ೫೯). 

(2) 

ಕಟಂಕಟೀಯ (ಗು). ಒಳಕ್ಕಿಳಿದ (?) : ಪುತ್ತಡರ್ದಿರ್ದ ಮೆಯ್‌' 
ಪೊದಲುಗೊಂಡ ಜಟಾವಳಿ ಕೆಯ್ಯ ಕಾಲುಗುರ್‌ ಸುತ್ತಿ ಕಟಂಕಟೀಯ 
ಮೆನಲಾದ ಬಸಿಜರ್‌ ಪರಮಾತ್ಮ ರೂಪದೊಳ್‌ ಪತ್ತಿದ ಶಾಂತದೃಷ್ಟಿ. ಸ 
ಒಪ್ಪುತ್ತಿರೆ ಜೀರ್ಣತಾಪಸಕುಲಂ ಮೆಣಕಿದಿರ್ಪುದು (ದಶಕು. ೪-೩೦). 

(7) 

ಕಟಿಂಜನ "ಕಟಾಂಜನ' ನೋ. 

ಕಟಂಬರೆ (ನಾ). ಒಂದು ಬಗೆಯ ಔಷಧಿ ಗಿಡ; ಕಟುಕಕೋಹಿಣಿ 
(ಕಿ). [ಸೆಂ. ಕಟಂಬರಾ] 

ಕಟಂಭರೆ (ನಾ). ಹಸರಣೆ ಗಿಡ; ಕಳ್ಳನ ಚೌರಿ; ಕೊಮ್ಮೆಗಿಡ (8). 

[ಸೆಂ. ಕಟಿಂಭರಾ] 

ಕಟಕ, "ಕಟಿಕ್ಕು' ನೋ. 

ಕಟಿಕ್ಕ (ನಾ). ೧. ಏಡಿ: *ಕುಳಿರಃ, ಕರ್ಕಿ, ಕಟಕ. ..ಕರ್ಕಟಕಾಯಿಾ 
೮ ಕಟಕಕ್ಕೆ ಹೆಸರೂ ” (ಭಾಸ್ಕರ. ೬೬-೩). ಪಿ, [ಜ್ಯೋತಿ] ಹನ್ನೆರಡು 
ರಾಶಿಗಳಲ್ಲಿ ಒಂದು: ಕಟಕವು ಕ್ರಾಂತಿಚಕ್ರದ ಹನ್ನೆರಡು ರಾಶಿ 
ಗಳಲ್ಲೆಲ್ಲ ಕ್ಷೀಣತಮ ಕಾಂತಿಯದು (ನಕ್ಷತ್ರ. ೭೬). 

[< ಸಂ. ಕರ್ಕಟಕ?) 


ಕಟಿಕ್ಕ 


ಕಟಿಕ (ನಾ). ೧. ಕಡಗ; ಕೈಬಳೆ: ರಕ್ತಾಶೋಕ[ರಚಿತ]ರತ್ನಕಟಕದಿಂ 
ಕಪ್ಪುರದ [ಪೂವ] ಸ್ಗಿಗೆಯಿಂ (ಕಾದಂಉ. ೭೮೬) ; ಶಬ್ದಾಲಂಕಾರಂಗಳ್‌ 
ಕಟಕ ಮಕುಟಾದಿ ಭೂಸಣಗಳಂತೆ (ಅಪ್ರತಿ. ೨೮-೧೪) ; ಮೆಲ್ಲನೆ ಸಡಿಲ್ಲು 
ಈಗಳ್‌ ಕಟಕಂಬೊಲಿರ್ಕುಂ (ರಾಮಾಶ್ವ. ೫೦-೨೦). ಶಿ: ರಾಜಧಾನಿ; 
ನಗರ; ಮುಖ್ಯಪಟ್ಟಣ: ನೀಂ ಪತ್ರಲೇಖೆಯನೊಡಗೊಂಡು ಪೋಗಿ 
ಕಟಕಮಂ ಪುಗಿಸು (ಕಾದಂಉ. ೩೨೪); ಗಂಗಮಂಡಲ ಚಕ್ರೇಶ್ವರ 
ಕಟಕೊ ತ್ತಮ ನಾಯಕ. ವಿರಚನೆಯಿನನರ್ಫರತ್ನ್ನಮಾದಂ ರತ್ನಂ 
(ಗದಾಯು. ೧-೪೦) ; ಬಿಟ್ಟಿಯಿಂದ ಕಟಿಕವ ಕಂಡೆನೆಂಬುದೆನಗಾಯ್ತು 
(ಹಚಕಾ. ೫-೮೪); ಈ ಕಡಲನುತ್ತರಿಸಿ ವೀರವನೌಕಸರ ಕಟಕವನು 
ಹೊಕ್ಕೆನು (ತೊರರಾ. ೬-೬-೫೪). ೩. ಬೆಟ್ಟದ ತಪ್ಪಲು: ಬಳಮಂ 
ತಾಳ್ವಿರ್ಕುನುರ್ವೀಧರ ಕಟಕ ಚರದ್ವನ್ಮದಂತಾನಳಂಜೊಲ್‌ (ಶಾಕುಂತ. 
೨೨-೩೮). ೪. ಸಮೂಹ; ಗುಂಪು: ನಂದಗೋಪಂ ... ನಿಖಿಲ 
ಗೋಪಕಟಕಂಬೆರಸು ಕತಿಪಯ ಪ್ರಯಾಣಂಗಳಿಂ ಪೋಗಿ [ಜಗವಿ. 
೩-೬೫ ವ). ೫. ದಂಡು; ಸೈನ್ಯ: ಚಕ್ರವರ್ತಿಯ ಕಟಕಮಂ ತನ್ನ ನೆಂ 
ಲೊಳೆ ಕಾವ (ಆದಿಪು. ೧೧-೩ ವ); ನಡೆದತ್ತಾಗಳ್‌ ಸಗರಚಕ್ರವರ್ಶಿಯ 
ಕಟಕಂ (ಅಜಿಪು. ೯-೧೬) ; ನಡೆದುದು ಕಟಕಂ ಕಂಪಕ ಕ್ಟೋಣಿಭಾಗಂ 
(ಪುಷ್ಪ ಪು. ೫-೩೫). ೬. ಸಮುದ್ರ. ೭. ನಿತಂಬ. ೮. ಆಧಿಕ್ಯ; 
ಹೆಚ್ಚಳ. ೯. ಹಲ್ಲು; ದಾಡೆ. ೧೦. ಆನೆಯ ಕೋರೆಗೆ ಅಲಂಕಾರ 
ಕ್ಕಾಗಿ ತೊಡಿಸುವ ಉಂಗುರ, -ಅಣಸು. ೧೧. ಉಪ್ಪು. 
೧೨. ಬಿಸಿಲು. ೧೩. ಬಿಲ್ಲಿನ ಹೆದೆ: ಡೊಣೆಯಿಂ ಕಣೆಯಂ ತೆಗೆದಾರ್ದುಂ 
ಬಿಲ್ಲದಂ ಪೂಡಿ ಪೊಡರ್ಪುನೆತ್ತು ಕಟಿಕಾಮುಖದಿಂ ಸೆಳೆದು (ಶಬಶಂ. 
೩-೫೨). ೧೪. ಕಡಜ ; ಕಣಜ; ಕಡಜೀರಿಗೆ ಹುಳು: “ಗಂಡೋಲಿ, 
ಪರಟಾ ಈ ೨ ಕಟಕ? (ನಾಚರಾ. ೧೧೫). ೧೫. ಒರಿಸ್ಸಾದೇಶದ 
ರಾಜಧಾನಿ: *ಉಪ್ಪಿನೊಳು ದಂತದೊಳು ಸೇನೆಯೊಳು ಗಿರಿಯ ಪೊರೆ 
ಯೊಳು ರಾಜಧಾನಿಯೊಳು ವಳಯದೊಳು ಶರೆಧಿಯೊಳಲಂಕಾರದೊಳು 
ನಿತಂಬಂಗಳೊಳು ಕಟಕಾಭಿಧಾನಮಕ್ಕುಂ' (ಮಂಗರಾ. ೧೫೨-೫೯) ; 
“ಪರ್ವತೋಪತ್ಯಕಂ ವಿಪುಲಂ ಹಸ್ತವಿಭೂಷಣಂ ಶರಧಿ ಸೈನ್ಮಂ 
ದಂತಮುಂ ಕ್ಸಾರಮಾತಪಮಿಂತುಂ ಕಟಕಾಭಿಧಾನಂ? (ನಾನಾರ. ೧೩೪). 

ಕಟಕದಗೋವ - ಒಂದು ಬಿರುದು: ಕಟಕದಗೋವನಚಳಿತ 

ಧೈ[ರ್ಯ್ಯಂ) (ಇಆ. ೪, ೧೬-೨೨, 1019); ಕಟಿಕದಗೋ ವನೆಂಬ ಪೆಸರೇಂ 
ಗಳ (ಎಇ. 2೪1, ೩೫೭-೧೪; 7); ಕಟಿಕದಗೋವಂ ರ ಕ್ಯ ಸಗಂಗಂ 
(ಎಕ. ೪11, ಶಿನಮೊ. ೪-೭೬; 1177). [ಸಂ.] 

ಕಟಿಕಟ್ಟಿ, ಕಟಕಟಾ (ಅ). ವಿಷಾದವನ್ನು ಸೂಚಿಸುವ "ಅಯ್ಯೋ? 
ಎಂಬ ಅರ್ಥವುಳ್ಳ ಶಬ್ದ: ಕಟಕಟ ಧನಂಜಯನೆಂದು ಸೋತನು 
ಹಿಂದೆ ನಿನ್ನೊಡನೆ (ಕುವ್ಯಾಳ. ೯-೮); ಕಟಕಟ ದುರಾತ್ಮರು ಬೇರು 
ಗೊಲೆಗಂಗೈಸಿದರು (ನಿಭಾಗ. ೩-೧-೧೧) ; ನಾನಿದಿರ್ಗೊಳದೆ ಕಟಕಟ 
ನೀವಿಂತು ಬಪ್ಪರೆ (ಭರಚ. ೪೬-೫೭). ಕಟಿಕಟಾ : ಕಟಕಟಾ ಪೇರಡವಿ 
ಯೊಳಗೆಕ್ಕಟಯದೇತಕೆ: ನನೆವುತಿರ್ದಪೆ (ಬಸ ಘು, ೧೯೯); ಕರ್ಣ 
ಸೂರ್ಯನ ಮಹಿಮೆ ಮಸುಳಿತು ಕಟಿಳ ಟಪಾತಾಂ. ಮಹಸುಳಿ 
ತಕಟಕಟಾ] ಯೆನುತಖಳಬಲ ಬೆದಆಕೆ (ಕುವ್ಯಾದ್ರೋ. ಓರಿಇ. ೧೬-೪೬). 

[< ಅಕ್ಕಟ. / ಮರಾ. ಕಟಕಟಾ] 

ಕಟಕಟ್ಕ (ನಾ). ಶಿವ. [ಸಂ.] 

ಕಟಿಕಟೂ "ಕಟಕಟ್ಟ' ನೋ. 

ಕಟಕಟ, ಕಟಕಿಟ (ನಾ). ಕಿರಿಕಿರಿ; ತೊಂದರೆ; ಅನಾನುಕೂಲ: 
ಅಕ್ಕನ ಬಂದಾಳಂದಮ್ಯಾಗ ಕಟಕಟೀನ ತಪ್ಪಹೋತು! (ಬೆಂದಯ. ಆ) ; 
ನಮ್ಮ ಜಿನ್ನರದಲ್ಲಿ ಹೀಗೆ ಜಾಗೆಯ ಕಟಿಕಟಯಿಲ್ಲ (ಚೆಂದುಟಿ. ೮೯); 


೧೩೭೬ 


20 


30 


93 


43 


ಕಟಕಾಚಾರಿಯ 


ಅಷ್ಟು ಪರಿವಾರದೊಡನಿರುವುದೂ ಆತನಿಗೆ ಕಟಿಕಟಯೇ ಅನಿಸಹತ್ತಿತು 
(ಕಾಳರಾ. ೮). 8ಟ ಟಿ : ನನಗೆ ಅತ್ತೆಯಗಿಂತ ಹೆಚ್ಚು ಕಟಿ೬ಟಿ ಮಾಡು 
ತ್ತಾಳೆ (ಮೋಹಿನೀ. ೨೯). [4 ಮರಾ. ಕಟರ್‌ಕಟ್‌, ಕಟ್‌ಕಿಟ್‌] 

ಕಟಕಟಸು (ಕ್ರಿ). ಕಟಕಟ ಎಂದು ಶಬ್ದಮಾಡು: ಇಬ್ಬರ ಹಲಗೆ 
ಗಳೂ ಕಟಕಟಸತೊಡಗಿದವು (ರಂಗರೋ. ೪೫). 

[ಕಟಕಟ್ಯ + -ಇಸ್ಕು] 

ಕಟಕಟೆ (ನಾ). ೧. ಮರದಿಂದ ಅಥವಾ ಕಬ್ಬಿಣದ ಸರಳುಗಳಿಂದ 
ಮಾಡಿದ ಕಟ್ಟಿ; ಕಟಾಂಜನ: ಮರೆದ ಸಾಮಾನು ವಗೈರೆ ೩೦ ಕಟಕಟಿ 
ದೊ ೧೦ ಚಿಕ್‌ ೨೦(ಎಕ. 2೭೪, ನಂಜನ. ೨೮೯-೫; 1847). 3.(ನ್ಯಾಯಾ 
ಲಯದಲ್ಲಿ) ಆರೋಪಿ ಅಥವಾ ಸಾಕ್ಸಿ ನಿಲ್ಲುವ ಕಟ್ಟಿ; ಸಾಕ್ಷಿ 
ಗೂಡು: ನಾನವಳನ್ನು ಖೈ ದಿ ಗಳ ಕಟಕಟೆಯಲ್ಲಿ ಮತ್ತೆ ನೋಡು 
ವಂತಾಯಿತೆ? (ಪುನರು. ೯೯). [ದೇ. ॥ ತೆಲು. ಕಟಕಟಾಲು] 

ಕಟಕತ್ವ (ನಾ). ಸೇನಾಧಿಪತ್ಯ (?): ಸೊಗಯಿಸುಗುಂ ಕಟಕತ್ವಮಂ 
ಸಮರ್ಥಬಲಂ (ಕವಿಂ. ೨-೧೫೦). [ಸಂ.] 

ಕಟಿಕೆಯ (ನಾ). ಒಬ್ಬಾತನ ಹೆಸರು : ಕುಜಿಕಿಂಬಗಾವುಣ್ಣಂಗಂ ಕಟಕ 

` ಯಗಂ ಬಿಟ್ಟೆರಡುಗ್ಗಂಡುಗಂ ಮಣ್ಣದೇ್‌ ... ಪರಿಹಾರಂ ಬಿಟ್ಟರ್‌ 
(ಮೈಆರಿ, ೧೯೩೩, ೩೮-೭ ; 791). [2] 

ಕಟಕರಕ್ಷಸಾಳೆ (ನಾ). ನಗರವನ್ನು ಕಾಪಾಡುವವನು; ಒಂದು 
ಬಿರುದು : ಅಪ್ರತಿಹತ ಶೌರ್ಯ್ಯ[0] ಗುರುಜನ ಪದ ಪರಾಗರಂಜಿತ 
ಭಾಳಂ ಕಟಕರಕ್ಷಪಾಳ ನಾಮಾದಿ ಸಮಸ್ತ ಪ್ರಸಸ್ತಿ ಸಹಿತಂ (ಕಇಆ. 
೪೦-೫೭-೧೮ ; 1121). [ಕಟಕ್ಕ + ರಕ್ಷಪಾಳ] 

ಕಟಕರಿಸು (ಕ್ರಿ). ೧. ಕಲ್ಲಿನಿಂದ ಕುಟ್ಟಿ ದಾರ ಮೊದಲಾದುವು 
ಗಳನ್ನು ತುಂಡುಮಾಡು. ೨. (ನೂಲು ಮೊದಲಾದುವು) ಹರಿದು 
ಹೋಗು, -ಶುಂಡಾಗು : ತನ್ನ ವಿಚಾರಗಳು ಕಟಕರಿಸಿದಾಗ ಎದ್ದ 
ಸಪ್ಪಳವೇ ಭೀಕರವಾಗುವದೇನೋ ನಿಜ (ರಕ್ತಧ್ವ. ೯೩). 

[ಕಟಕರ? + -ಇಸ್ಕು] 

ಕಟಕರೋಣಿ, ಕಟಕರೋಹಿಣಿ, ಕಟಕಲೋಣಿ (ನಾ). ಒಂದು 
ಬಗೆಯ ಔಷಧಿ ಗಿಡ; ಕಟುಕರೋಹಿಣಿ (ಕಿ). ಕಟಿಕರೋಹಿಣಿ : 
(9). ಕಟಿಕಲೋಣಿ : (೪; [ಆ ಸಂ. ಕಟುಕರೋಹಿಣೀ] 

ಕಟಕರೋಹಿಣಿ "ಕಟಕರೊಗಣಿ' ನೋ. 

ಕಟಕಲೋಣಿ "ಕಟಕರೋಣಿ' ನೋ. 

ಕಟಿಕವರ್ಧಮಾನಕ (ನಾ). [ನಾಟ್ಯ] ನೃತ್ಯದಲ್ಲಿ ಕೈಗಳ ಒಂದು 

. ಭಂಗಿ: ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಸಂಯುತಹಸ್ತಗಳು ಯಾವು 
ವೆಂದರೆ- ೧. ಅಂಜಲಿ... ೫. ಕಟಿಕವರ್ಧಮಾನಕ (ಆಭಾನೃ. ೪೮). 

(ಸೆಂ. (ಕಟಕ 4 ವರ್ಧಮಾನಕ)] 

ಕಟಿಕಸನ್ನಾಹ (ನಾ). ಯುದ್ಧಕ್ಕೆ ಸಿದ್ಧನಾಗಿರುವವನು; ಒಂದು 
ಬಿರುದು: ಗಣ್ಣರ ತೀರ್ತ್ಸ್ವಂ ಕಟಕಸನ್ನಾಹಂ ಸಿಂಘನ ಗರುಡಂ (ಸೌಇಇ. 
XX, ೨೧-೪೬; 1019). [ಕಟಕ್ಕ * ಸನ್ನಾಹ) 

ಕಟಿಕಸೇಸೆ (ನಾ). ಒಂದು ಬಗೆಯ ತೆರಿಗೆ: ಕಟಕಸೇಸೆ ವೀರಸೇಸೆ 
ಆನೆಯ ಸೇಸೆ... ಒಳಗಾದ ಪೂರ್ಬಾಯ ಅಪೂರ್ಬಾಯಂಗಳನು... 
ಬಿಟ್ಟು (ಎಕ. ೫೪1, ಚಿಕ್ಕನಾ. ೭೧-೨೭; 1330). [ಕಟಕ್ಕ + ಸೀಸೆ] 

ಕಟಕಾಂಬ (ನಾ). ಒಂದು ಬಗೆಯ ಔಷಧಿ ಗಿಡ: ಕಾಡುಗುಂಬಳ, 
ಕಟಕಾಂಬ್ಯ ಹೀಲಗ (ಮೈಣಿಗಿ. ೭೫-೧೫೩೬). [?) 

ಕಟಕಾಚಾರಿಯ (ನಾ). ಸೇನಾಧಿಪತಿ; ದಳಪತಿ: ಅಖಿಳಸೇನೆಯ 
ಭೂರಿ ಭಟರಗ್ರದಲಿ ಕಟಕಾಚಾರಿಯನು ಕೈವೀಸಿದನು (ಕುವ್ಮಾದ್ರೋ. 
೨-೨೩). [€. ಕಟಕಾಚಾರ್ಯ] 


ಕಟಿಕಾಚಾರ್ಯ 


ಕಬಿಕಾಚಾರ್ಯ (ನಾ). ೧. ರಾಜಗುರು; ಅರಸುಮನೆತನದ 
ಗುರು(?) : ಯಾದವ ಕಟಕಾಚಾರ್ಯ ಸುಕ ವಿ ಸುಮನೋಬಾಣ 
ಹಾಮಾತೃ ಪರಮ ಚಿವಾನಂದೆ ಮಲ್ಲಿಕಾರ್ಜುನ ಕನೀಶ್ವರೆ (ಸೂಕ್ತಿಸು. 
೧-೬೮ ನ); ಕವಿ ಸುಮನೋಬಾಣನ ಯಾದವ ಕಟಕಾಚಾರ್ಯನೆಸೆವ 
ದೌಹಿತ್ರನೆ ನಾಂ ಕವಿ ಕೇಶವನೆಂ (ಶಮದ. ಪೀಠಿಕೆ. ೨); ಪ್ರಾರ್ಥನಾದಿ | 3 
ಗಳನ್ನು ನಡಸುವ ಕಟಿಕಾಚಾರ್ಯರೂ, ಅಡುಗೆ ಮಾಡುವವರೂ, ಸೇವ 
ಕರೂ ಎಲ್ಲ ಸೇರಿ ಸಮುದ್ರದಂತೆ ಅಗಾಧವಾಯಿತು (ಶಾಂತಲಾ. ೧೪೭). 
೨. ಸೈನ್ಯಾಧಿಪತಿ; ದಳಪತಿ; ಸೇನಾನಿ: ಉಭಯ ಕಟಕಾಚಾರ್ಯ 
ಪಾಂಡವವಿಭುವ ಹಿಡಿತಹೆನೆಂದು ಕೌರವ ಸಭೆಗೆ ಭಾಷೆಯ ಕೊಟ್ಟು 
(ಕುವ್ಯಾದ್ರೋ. ೨ ಸೂಚನೆ). [ಕಟಕ್ಕ + ಆಚಾರ್ಯ] 10 
ಕಟಕಾಯನ (ನಾ). ಕರ್ಕಾಟಕ ಸಂಕ್ರಾಂತಿ; ದಕ್ಷಿಣಾಯನ 
ಸಂಕ್ರಾಂತಿ: ಜೂನ್‌ ೨೧ನೆ ತಾರೀಖಿನಲ್ಲಿ ಸೂರ್ಯನ ಕಿರಣ ನೇರ 
ವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತದೆ. ಇದಕ್ಕೆ ಕಟ 
ಕಾಯನ ($umಬer 501106) ಎಂದು ಹೆಸರು (ಭೂನಿವ. ೧೫). 
[< ಸಂ. ಕರ್ಕಟಾಯನ] 15 
ಕಟಕಾರ (ನಾ). ಮೇದ; ಚಾಪೆ ಮೊದಲಾದುವುಗಳನ್ನು 
ಮಾಡುವವನು: ನಲಿದು ಕಟಕಾರರ್ಗೆ ಕೆಲರ್ಗೆ ಜೀವಿತವಿತ್ತುಮಲಸ 
ದವರಿಂ ಮೊಜಗಳಂ ಭರದೆ ಮಾಡಿಸುತ (ಆರಾಚಾ. ೧೩-೬). [ಸಂ.] 
ಕಟಕ (ನಾ). ೧. ಚುಚ್ಚುಮಾತು; ಪರಿಹಾಸ; ವ್ಯಂಗ್ಯ: ಮುಂದೆ 
ಕುಣಿತ ಬಾಯ್ಗೆ ಬಂದ ಕಟಕಿಯನಾಡಿ (ತಿರುರ. ಹ. ೧೬-೧೦) ; ನಿಪ್ಪ 
ಸರ ಜೋ ಎಂದು ಕಟಿಕಿಯನಾಡಿ (ಸಿದ್ದ ರಾ. ೧-೫೯); ನಲ್ಲೆಯಾಡಿದ 
ಕಟಿಕಿಯ ನುಡಿಗೆ ಕೃಷ್ಣ ಮನದೊಳಗೆ ಹರುಷಗೊಂಡ (ಬಿದುರೆ. ೨೫). 
೨. ಚುಚ್ಚುಮಾತಾಡುವವಳು : ಕುಲಗೇಡಿ ಕಪಟ ಕಂಟಕ ಕಟಕಿ 
ಕಡುದುಷ್ಟೆ ಕಲಹಾರ್ಥಿ ... ಎನಿಪ ವನಿತೆಯರ ನಿಜಕೆ ನಿಲಿಸಿ (ಚೈ ಮಿಭಾ. 
೫-೬೧). 25 
ಕಟಕಿಯಾಡು- ಚುಚ್ಚಿ ಮಾತಾಡು: ಎಮ್ಮಾ ಅತಿಶಯಮಪ್ಪ ವಿದ್ಯೆ 
ಯನು ನುತಿಸದೆ ಕಟಕಿಯಾಡಿದನಿವನು (ನೇಮಿಸಂ. ೨೩-೨೪); 
“ಊರೂರು ಬಿಕ್ಕೆ ಬೇಡುವ ಬ್ರಾಹ್ಮಣನನ್ನು ಬೇಡಿ ಕಾಡುವ ನಿನಗೆ... 
ನಾಚಿಕೆಯಿಲ್ಲವೆ್‌? ಎಂದು ಕಟಿಕಿಯಾಡಿದನು (ಹಗಲಿ. ೫೨). [?) 
ಕಟಕಿಗ (ನಾ). ಸೈನಿಕ; ದಂಡಾಳು : ತೆಗೆ ವಾರುವಮಂ ಹಾರುವ 80 
ಬಗೆಯಂ ತನಗಿರುಳ ಬವರಮೆನುತ ಸವಂಗಂಬುಗವ ಕಟಕಿಗರನಳಿಜಂ 
ಪೆಗಿಸಿದುದು ಭುಜಾಸಿ ಗಂಗದಂಡಾಧಿಪನಾ (ಎಕ. 11, ೭೩-೨೩; 1118). 
[ಕಟಕ್ಕ + -ಇಗ] 
ಕಟಕಿಸು (ಕ್ರಿ). ವ್ಯಂಗ್ಯವಾಗಿ ಮಾತನಾಡು; ಚುಚ್ಚಿ ನುಡಿ ; ಕಟಕಿ 
ಯನ್ನಾಡು: ಪುರದ ವಿಪ್ರಾದಿ ಕಟಕಿಸುತ ಬಿಜ್ಜಳಗೆ ಬಂದೊರೆದರೆತಿ 
ಕೊಂಡೆಯವನು (ಲಿಂಗಪು. ೨೯-೪೨). [ಕಟಕಿ -ಇಸ್ಯು) 
ಕಟಿಕು,, ಕಟಕ] (ನಾ). ಬಿಳುಪು ಅಥವಾ ಕೆಂಪುಬಣ್ಣದ ಗಟ್ಟಿ 
ಮಣ್ಣಿನ ಒಂದು ಪ್ರಕಾರ; ಹಿಟ್ಟುಗಲ್ಲು: ಧಾರ್ವಾಡ ಕಟಕುಬಂಡೆಯ 
ಮೇಲೆ ಹಬ್ಬಿತ್ತು ವನವಾಸಿ ಕುಂತಳದ ಭವ್ಮಜಾಗ (ಅರಳು. ೩೦೬-೩). 
ಕಬಿಕ್ಕ: ಉಸುಬಿನ ದೊಡ್ಡ ದೊಡ್ಡ ಬೈಲುಗಳೂ, ಕಟಕ, ಸುಣ್ಣದ ಕಲ್ಲು! 40 
ಮುಂತಾದವುಗಳ ಗುಡ್ಡಗಳೂ ದೃಷ್ಟಿಗೆ ಬೀಳುವವು (ಮುಂಬಯಿ. 
೬-೨೬೪); ಕಪ್ಪು, ಕರಲ್ಲು, ಕೆಂಪು, ಬಿಳಪು, ಕಟಕ, ಕೆಂಪುಮಸಾರಿ 
.*. ಮೊದಲಾದ ಯಾವ ಪ್ರಕಾರದ ಭೂಮಿಗಳಿಗಾದರೂ (ಕೃಷಿಪ್ರ. ೪೩). 
[< ಸಂ. ಖಟಕಾ?] 
ಕಟಕ್ಕು "ಕಟುಕ್ಕು ' ನೋ. 48 
ಕಟಕ್ಕು "ಕಡುಕ್ಕು' ನೋ. 


20 


೧೩೭೭ 


ಕಟಿಸಯ 


ಕಟಿಕೆಟ್ಟಿ (ನಾ). ನಂಚಿಕೊಳ್ಳುವ, ಬಾಡಿಸಿಕೊಳ್ಳುವ ಒಂದು 
ಪದಾರ್ಥ (?) : ಮುಂದೆ ಮುದ್ದೆ ಮಾಡಿದ ಕಣಕದ ರೊಟ್ಟ ಅದಕೆ 
ಸಾಧನ ತೋವೆ ಕಟಕೆಟ್ಟ ಆದಜ ಮೇಲೆ ತಾ ಪುಣ್ಯವು ಪುಟ್ಟ ಪುರಂದರ 
ವಿಠಲನ ಪ್ರಸಾದ ಘಟ್ಟಿ (ಪುರಂದ. ೫-೭೬ ಉ). [?) 

ಕಟಿಕೋಪಾಧ್ಯಾಯ (ನಾ). ರಾಜಗುರು; ಅರಸುಮನೆತನದ 
ಗುರು (?) : ಜನನಾಥಂ ಜಗದೇಕನಲ್ಲಿ ಕಟಿಕೋಪಾಧ್ಯಾಯನಾ ನಾಗ 
ವರ್ಮಂ... ನೈಸಿಂಹ.ಕ್ಷಿತಿಪಾಲನಲ್ಲಿ ಕಟಿಕೋಪಾಧ್ಯಾಯನಾರೆಂಬ 
ಸೂಕ್ತಿ (ಅನಂಪು. ೧-೩೪) ; ಯಾದವ ಕಟಕೋಪಾಧ್ಮಾಯನಪ್ಪ ಕವಿ 
ಸುಮನೋಬಾಣನ ಮಗಳ ಮಗನೆಂ (ಕಮದ. ಪೀಠಿಕೆ: ೨ ವೃತ್ತಿ). 

[ಕಟಕ್ಕ + ಉಪಾಧ್ಯಾಯ] 

ಕಟಗಡಕಿ (ನಾ). ನಿರ್ದಯಳಾದ ಹೆಂಗಸು; ಕಟುಕ ಹೆಂಗಸು: 
ಕಟಗಡಕಿ ನಿನ ಮಾತು ತುಟಮ್ಮಾಲೆ ನಿಲ್ಲವ... ತಗುದಾಳ ತಗುದಾಳ 
ನ್ಶಾಯ ಹಟಗಾಸಿ (ಕಜಾಗೀ. ೪). [ಲ ಕಟು * ಕಡಿಕ್ಕ + ಣೃ] 

ಕಟಗರಿಸು (ಕ್ರಿ). (ಹಲ್ಲು) ಕಟಕಟ ಎಂದು ಶಬ್ದಮಾಡು: 
ಗಾಳೀಮಳ್ಳಾಗ ಕಟಬೋ ಅಂತ ಹಲ್ಲು ಕಟಗರಿಸಿಗೊಂತ ಕುಂದ್ರೋ 

- ಪಿರುತಿ ಐತೇನು'ಅವಗ? (ಹೊಸಂಸಾ. ೨೨-೪). 

[ಕಟಿಗರ್ಯ + -ಇಸ್ಕು] 

ಕಟಿಗುಟ್ಟಿಸು (ಕ್ರಿ). ಕಟಕಟ ಎಂದು ಶಬ್ದಮಾಡು: ಆತ ನನ್ನ ಕಡೆಗೆ 

ಬೆನ್ನು ಮಾಡಿ ನಿಂತು ಬಾಟಲಿಗಳನ್ನು ಕಟಗುಟ್ಟಸುತ್ತ (ಹೊಸಕ್ಷಿ ೯೯)- 
[ಕಟಿಗುಟ್ಟು - -ಇಸ್ಕು] 

ಕಟಗುಟ್ಟು (ಕ್ರಿ). ೧. ಎರಡು ವಸ್ತುಗಳು ಒಂದಕ್ಕೊಂದು ತಾಗಿ 
ಕಟಕಟಿ ಎಂದು ಶಬ್ದವಾಗು ; ಕಟಕಟಸು. "ಕಟಗುಟ್ಟಸು ೨ ಪರಾ. 
೨. ಮೇಲಿಂದ ಮೇಲೆ ಹೇಳು : ಎರಡೆಂದರೆ ಎರಡೇ ದಿನಾಲು ಳಟ 
ಗುಟ್ಟ ಹೇಳಿಕೊಟ್ಟದ್ದಳು (ಸಂಪಿಗೆ. ೯). [ಕಟ್ಟ + ಕುಟ್ಟು) 

ಕಟಿಗೋಲು (ನಾ). (ಚಿಣ್ಣಿದಾಂಡು ಆಟದಲ್ಲಿ) ದಾಂಡು ನೆಲಕ್ಕೆ 
ತಾಗುವುದು: ಕಟಗೋಲೆಂದು ಕೂಗಿದ್ದರಿಂದೆ ಅವನು ಔಟಾಗಲಿಲ್ಲ 
(ರೂಢಿ). [ಕಟ್ಟ * ಕೋಲ್ಕು (ಆ ಕೋಲ್‌,)] 

ಕಟಪಟಿ, ಕಟಪಟಿ, ಕಟವಿಟ್ಯ ಕಟಿಪಟ, ಖಟಪಟ, ಖಟಸಿಟ (ನಾ). 
೧. ಹೋರಾಟ; ಹೆಣಗಾಟ; ಪ್ರಯತ್ನ : ಏತಆ ಕಟಿಪಟ ಒಂದಿನ 
ಹೋಗುತಿದ್ದೆ ಲಟಿಪಟಿ (ಪುರಂದ. ೨-೫೨ ಪಲ್ಲವಿ); ಈ ಎಲ್ಲ ಹೋರಾಟ 
ದಲ್ಲಿಯೂ ಮತ್ತು ಕಟಪಟಯ್ದಲ್ಲಿಯೇ ಈ ಜೀವನದ ಇತಿಶ್ರೀಯು ಆಗಿ 
ದ್ದರೆ (ಪ್ರಬಂಧ. ೧೦). ೨. ತೊಂದರೆ; ರೇಜಿಗೆ; ಕಷ್ಟ. ೩. ಕಾಟ; 
ಹಿಂಸೆ: ಕಟಪಟದೇವರಿಗೆ ಕಾಯಿಬಾಳೆಹಣ್ಣು (ಗಾದೆ). ೪. ತಡಬಡೆ 
ಯಿಲ್ಲದೆ ಮಾತನಾಡುವುದು. ಕಟಿಪಟಿ: ೨. ಕಟುಕದ ವೃತ್ತಿ 
ಬಿಟ್ಟು ಶಿನಪೂಜೆಯ ಮಾಳ್ಬುದಕೆನ್ನ ಚಂದದಿಂ ಕಟಪಟಿಮಾಡದಿನ್ನು ಹರು 
ಷೋನ್ನತಿಯಿಂದಲಿ (ಯ ಚೋರ, ೩೭). ಕಟಪಿಟಿ: ೧. “ಪ್ರಯತ್ನ” 
(ಜಾನಕೋ. ೩೨). ಕಟಿಪಟ : ೪. ತಟತಟ ತನುತಾಪದಿನುದರಾರ್ಥಂ 
ಕಟಪಟ ವಚನ ವೃಥಾ ವಾದಾರ್ಥಂ (ಅವಧೂ. ೨೭). ಖಿಟಿಪಟಿ: 
೧. ತಾಯಿ, ಮಗಳಿಗೆ ಒಳ್ಳೇ ವರ ಸಿಗಬೇಕೂ ಅಂತ ಖಟಪಟಪಟ್ಟರೆ 
ಇದರಾಗ ಏನು ತಪ್ಪು ? (ಸಮಜೀ ೨೪೪). ಖಟಿಪಿಟಿ: ೧. ಅವರು 
ಮಾಡುತ್ತಿದ್ದುದೆಲ್ಲ ಹಕ್ಕನ್ನು ದಕ್ಕಿಸಿಕೊಳ್ಳುವ ಖಟಏಟ (ಗಾಳಿಪ. ೫೭). 

[4 ಮರಾ. ಖಟ್‌ಪಟ್‌] 

ಕಟಪಟೆ "ಕಟಪಟ? ನೋ. 

ಕಟಿಪಯ (ನಾ). [ಗಣಿತ] ಅಂಕೆಗಳಿಗೆ ಬದಲು ಅಕ್ಷರಗಳನ್ನು ಉಪ 
ಯೋಗಿಸುವುದು : ಅಕ್ಷರೆ ಸವುಜಕ್ಷಿ * ಕಟಿಪಯಮೆಂದರೆ (ಭಾ ಸ್ಯ ರ. 
೬೨-೫). [| 


ಕಟಿಟ 


ಕಟಿಪಿಟ ಕಟಪಟ? ನೋ. 

ಕಟಿಬಾಯಿ "ಕಟವಾಯ್‌' ನೋ. 

ಕಟಭಿ (ನಾ). ಕಂಗೊಂದಿ ಗಿಡ; ಜ್ಯೋತಿಷ್ಮತಿ, ಅಪರಾಜಿತಾ 
ಮೊದಲಾದ ಬಳ್ಳಿಗಳ ಹೆಸರು: *ಪಾರಾವತಾಂಭ್ರ, ಕಟಭಿ, ಪಿಣ್ಮೆ, 
ಪಣ್ಯೆ, ಜ್ಮೋತಿಷ್ಮತಿ” (ನಾಚಿರಾ. ಕಿ). [ಸೆಂ. ಕಟಭೀ) 

ಕಟರು (ನಾ). ಒಣಗಿದುದು; ಬಿರುಸಾದುದು : *ತಂಗಳಾಗಿ ಕಟರಾಗಿ 
ದ್ಹಾವು. ಅವನ್ಸೇನ ಮಾಡ್ತೀರಿ ಬಿಡ್ರಿ ...5 (ಜ್ವಾಲಾಮೇ. ೩೬೭). [?) 

ಕಟರೆ "ಕಟ್ಟಅವೆ' ನೋ. 

ಕಟಲೆ "ಕಟ್ಟಳ್ಳೆ' ನೋ. 

ಕಟವಪ್ಪ (ನಾ). ಶ್ರವಣಬೆಳುಗೊಳದ ಚಿಕ್ಕಬೆಟ್ಟದ ಹೆಸರು: ಕಟ 
ವಪ್ರನಾಮಕೋಪಲಕ್ಷಿತೇ .. . ಉತ್ತುಣ್ಣ ಶೃಜಕ್ಗೀ (ಎಕ. 11, ೧-೬; 
ಸು. 600) ; ಕೇಳೊಯ್ತುನ್ಯಟಿವಪ್ರಶ್ಸೆ ಲಮಡಜಕ್ನೀನಮ್ಮ್ಮಾ ಕಳನ್ತೂರನಂ 
ಬಾಲೇ ಪೆರ್ಗ್ಗೊರವಂ ಸಮಾಧಿ ನೆಜಿರ್ನೊ (ಎಕ. 11, ೨೨-೩; ಸು. 700). 
ಐ ಇದು "ಕಟ್ಟಿಪ್ಪು' ಶಬ್ದದ ಸಂಸ್ಕೃತೀಕರಣವಿರಬಹುದು. (1) 

ಕಟವರಿಗೆ (ನಾ). ಒಂದು ಬಗೆಯ ಔಷಧಿ ಮೂಲಿಕೆ: ಕಟವರಿಗೆ, 
ಕೊಳವಳಿಕೆ ಬೀಜ... ಕಲ್ಕವಂ ಮಾಡಿ ಹಾಕಿ ಕರೆಪಾಕದಿಂದಿಳುಹಿ 
ಸರ್ವಾಂಗಲೇಪಂಗೈಯಲು ಸಂಧಿಗಸನ್ನಿ ಮುಂತಾದೆ ಸಕಲ ಸನ್ನಿಪಾತವ್ಮೂ 
ಗುಣವಕ್ಕುಂ (ಸಕವೈ. 1, ೧೫೩). (2) 

ಕಟಿವಾಯ್‌, ಕಟಬಾಯಿ, ಕಟಿವಾಯಿ (ನಾ). ಬಾಯಿಯ ಕೊನೆ, 
—ಮೂರಲೆ: ಎತ್ತಿದ ಮುಖಂ ಮೇಖೆಯೆ ಇಳಿದ ಕಟನಾಯ ಹೊಸ 
ನೊರೆಗಜುಂಕೆಗಳಿಸೆಯೆ (ಆನಾರ. ಹ. ೧೩೧-೧೦), ಕಲ್ಲ ಪೊಗರೊಳಂ 
ನೆಮ್ಮಿ ಪುಲಿ ಸಮಟ್‌ದುವು ಕಟಿವಾಯ ಸವಿಗಳಂ (ಅನಂಪು. ೯-೧೬ ರಗಳೆ); 
ಕಟವಾಯನು ನಾಲಗೆಯಿಂದ ಸವಜಕಿ ( ಸೊಬಸೋ. ೫-೪೭) ; ಗಳಹಿದೊಡೆ 
ಕಟವಾಯ ಕೊಯ್ತೆನು (ಕುವ್ಯಾವಿ. ೬-೩೦). ಕಟಿಬಾಯಿ; ಮೂಗು 
ಹಿಡಿದು ಅದರ ಕಟಬಾಯಿ ಕಿಸಿದು ತೆನ್ನ ಕೈಯಿಂದಲೇ "ತುತ್ತು ತುರುಕು 
ವುದು (ನಡೆದಾ. 11, ೮೮೮). ಕಟಿವಾಯಿ : ತುದಿನಾಲಗೆಯಿಂದಂ ಕಟಿವಾ 
ಯಿಗಳಂ ಸವರಿಕೊಳುತ್ತುಂ (ಭಾರಶಾಂ. ೮); ಕಟಿವಾಯಿಯೊಳು ಜೊಲ್ಲು 
(ನಾಡಪ. ೧೪) ; ಅವಳು ಕಟವಾಯಿಯಲ್ಲಿ ಜೊಲ್ಲು ಸುರಿಸುತ್ತಿರುವಾಗ 
ಹನುಮಪ್ಪ ಕೇಳಿದ್ದ (ಬೆಂದಜೀ. ೩೧). [ಕಟ್ಟ * ಬಾಯ್‌] 

ಕಟಿವಾಯಿ "ಕಟವಾಯ್‌' ನೋ. 

ಕಟಕೆ ಕಟ್ಟಕ್ಕೆ” ನೋ. 

ಕಟಿಳಿವಟ (ನಾ). ಒಂದು ಬಗೆಯ ವರಮಾನ, --ಆದಾಯ: ಯಾ 
ಗ್ರಾಮದ ಚತುಸ್ಸೀಮೆಗೆ ಸಲುವ... ದುಳಿರವಟ ಕಟಳಿವಟಿ ಏರಿ ಮಾನ 
ಬೆಲೆ ಸಂತೆ ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟಿ ವು(ಸೌಇಇ. 
3720-11, ೪೬೩-೮; 1470). [ಕಟಳೆ (< ಕಟ್ಟಳ್ಳೆ?)-- ವಟ (< ನಟ್ಟ,2)] 

ಕಟಾಂಜನ, ಕಟಿಂಜನ (ನಾ). - ಕಟಕಟಿ ೧: ಈ ಗಜಗಳ ಕಟಾಂಜ 
ನಕ್ಕೆ ನಾಲ್ಕೂ ದಿಕ್ಕಿಗೆ ಇರುವ ನಾಲ್ಕು ಬಾಗಿಲುಗಳಲ್ಲಿ ಒಂದನ್ನು ಮಾತ್ರ 
ಬೆಳಿಗ್ಗೂ ಸಂಜೆಗೂ ತೆರಿಯುತ್ತರೆ (ಮುಂಬಯಿ. ೬-೨೬); ಶಿನ್ನ ಭಡಕ್ಕನೆ 
ಎದ್ದು ಕಟಾಂಜನದೊಳಗಿಂದ ಹೊರಗೆ ನೋಡಿದ (ಮೂರುದಾ. ೧೬೫). 
ಕಟಿಂಜನ : ಬಳಸಿದ ಕಟಿಂಜನದೊಳಗಣ ವೇದಿಕೆಯ ಮೇಲೆ (ಬಿಟ್ಟ. 
೧೦೫-೨೦). [4+ ಮರಾ. ಕಟಿಂಜನ್‌, ಕಟಾಂಜನ್‌, ಕಟಿಂಜನ್‌] 

ಕಟಾಕಟ (ನಾ).೧. ಸರ್ವಸಾಢಾರಣ; ಸರಿಸುಮಾರು: ರಾಮಟಿಂಕಿ 
ನಾಣ್ಯವು ಕಟಾಕಟ ನಾಲ್ಕು ತೊಲಿ ಇರುತ್ತಿತ್ತು (ಕಭಾಗೆ. ೨೮೦). 
೨. ಅತಿ ಕಟ್ಟುನಿಟ್ಟಿನ (ತೂಕ); ಬರಾಬರಿ (ತೂಕ): “ಒಂದು 
ತರದ ತೂಕ: (ಬಾಳ ಕಟಾಕಟ ತೂಕ) ಸಮತೂಕ? (ಜಾನಕೊೋ. 
೩೨). [«- ಮರಾ. ಕಟಾಕಟೀ] 


೧೩೭೮ 


20 


23 


30 


45 


ಕಬಾಟಿಂಕ 


ಕಟಾಕ್ಷ (ನಾ). ೧. ಕುಡಿನೋಟ; ಓರೆನೋಟ; ಕಡೆಗಣ್ಣಿನ 
ನೋಟಿ: ಕಾಂತೆಯರ್‌ ಬರೆ ಕಟಾಕ್ಷಮಂ ಚೆಲ್ಲುತುಂ (ನಂಬಿರ. ೧೦-೩); 
ಭ್ರೂಲತೆಯ ಬಿಲುಗಳ ಕಟಾಕ್ಷದ ಕೋಲ ಹೊದೆಗಳ ಬಾಸೆಗಳ ಕರವಾಳಿ 
ಗಳ (ಕುವ್ಯಾಆ. ೧೩-೩೪). ೨. ಕಣ್ಣಿನ ಕೊನೆ; ಅಪಾಂಗ: 
ಮಾನಿನಿಯ ಸಿರಿಮುಡಿಯ ಕಟ್ಟುವ ಸೂನ ಮುಡಿಸುವ ವರ ಕಟಾಕ್ಷಕೆ 
ಕಾಡಿಗೆಯನಿಡುವ (ಕುವ್ಯಾವಿ. ೧-೩೧). ೩. ಕೃಪಾದೃಷ್ಟಿ; ಅನು 
ಗ್ರಹೆ: ಮುರವೈರಿಯ ಕಟಾಕ್ಷದ ಕಾಹು ಘನನೆಂದ (ಕುವ್ಯಾದ್ರೋ. 
೨-೬೪). ೪. [ನಾಟ್ಯ] ಶೃಂಗಾರವನ್ನು ಅಭಿನಯಿಸುವ ಒಂದು 
ದೃಷ್ಟಿ, ನೋಟ : ಒದವಿದ ಕಣ್ಣಾಲಿಗಳತಿಮುದದಿಂದಂ ನೋಡಿ 
ನೋಡಿ ಮರಳ್ಳುಂ ತಿರುಗಲ್‌' ಉದಯಿಸುವಪಾಂಗಮದು ತಾಂ ಮದ 
ವಾರಣಗಮನೆ ಕೇಳ್‌: ಕಟಾಕ್ಷಮೆನಿಕ್ಕುಂ (ಲಾಸ್ಯರಂ. ೩-೧೦). [ಸಂ.] 

ಕಟಾಕ್ಷನಿರೀಕ್ಷಣ (ನಾ). ೧. ಕಡೆಗಣ್ಣಿನಿಂದ ನೋಡುವುದು. 
೨. [ಕಾಮಶಾ] ಸ್ತ್ರೀ ನೋಟಗಳಲ್ಲಿ ಒಂದು ಬಗೆ: ಆರ ಮಾತುಮ 
ನಾಲಿಸಲೊಲ್ಲಳು ನೋಟದೊಳಾರುಮನಾವಗಂ ಮಾರಬಾಣಂಗಳ 
ಕಾಟಕ್ಕ್‌ ನಾಟಲಿಯೆಂಬರುರೋಪನಂದಬ್ಬರದಿ ನಯದಿಂ ಕಡೆಗಣ್ಣೊ 
ಯಿವಿದೆಂದಅಕಿವಂತು ಪಂಕೇರುಹಾಸಮಮಂ ಮುಳಿದಾ ಸ್ತ್ರೀ ನೋಡೆ 
ಕಟಾಕ್ಷ ನಿರೀಕ್ಷಣಂ (ಮದತಿ. ೧೧-೧೮) [ಕಟಾಕ್ಷ * ನಿರೀಕ್ಷಣ] 

ಕಬಾಕ್ಷವಡೆ(ಕ್ರಿ). ಕೃಪಾದೃಷ್ಟಿಯನ್ನು ಪಡೆ; ಅನುಗ್ರಹ ಹೊಂದು: 
ಆರಿದುದು ಕಪಿಸೇನೆ ಲಕ್ಷ್ಮಣ ವೀರಸಿರಿಯ ಕಟಾಕ್ಷವಡೆದನು (ಕೌಶಿರಾ. 
೩೬-೭೫). [ಕಟಾಕ್ಷ ಪಡೈ) 

ಕಟಾಕ್ಷನಿಕ್ಷೇಪ (ನಾ). ೧. (ಪ್ರೀತಿಯಿಂದ) ಕಣ್ಣಿನ ಕೊನೆಯಿಂದ 
ನೋಡುವುದು; ಅಪಾಂಗ ದೃಷ್ಟಿ: ಆಕೃಷ್ಟ ಸುಂದರ ಸುಂದರೀ ಕಟಾಕ್ಷ 
ವಿಕ್ಷೇಪನುಂ (ಶಾಂತಿಪು. ೧೧೭೧ ವ); ಕರ್ಮಕ್ಷಯಂಗೆಯ್ದು ಮೋಕ್ಷ 
ಲಕ್ಷ್ಮೀ ಕಟಾಕ್ಷವಿಕ್ಷೇಪ ಲಕ್ಷಿತ ಸುಖಮಯ ಶರೀರನಾಗಿರ್ದಂ (ಅಜಿಪು. 
೧೨-೪ ವ). ೨. ಕಡೆಗಣ್ಣಿನ ಆಲುಗಾಟದಿಂದ ಮಾಡುವ ಸಂಜ್ಞೆ : 
ತನ್ನ ನಾಲ್ವರ” ತಮ್ಮಂದಿರ ಮುನಿದ ಮೊಗಮಂ ಕಂಡು ತನ್ನ ನುಡಿದೆ 
ನನ್ನಿಯ ಕೇಡಂ ಬಗೆದರೆಂದು ಕಟಾಕ್ಷವಿಕ್ಷೇಪದಿಂ ಬಾರಿಸೆ (ಪಂಪಭಾ. 
೬-೮ ವ). [ಕಟಾಕ್ಷ* ನಿಕ್ಷೇಪ) 

ಕಟಾಕ್ಷನೀಕ್ಷಣ (ನಾ). -ಕಟಾಕ್ಷವಿಕ್ಷೇಪ ೧: ಕರ್ನೆಯ್ದಿಲ ಬಾಸಿಗಂ 
ನಿಮಿರ್ವ ವೋಲ* ನಿರ್ಮಿದತ್ತು ಕಟಾಕ್ಷನೀಕ್ಷಣಂ (ಶಾಂತಿಪು. ೮-೮೬); 
ನೀಮುಂ ಧನ್ಯರ್‌; ಸ್ಥಿತಾ ಕಟಾಕ್ಷವೀ ಕ್ಷಣ ಪರಿಶೂತಗಾತ್ರರಲ್ತೆ 1 
(ರಾಮಾಶ್ವ. ೨೯-೯). [ಕಟಾಕ್ಷ ವೀಕ್ಷಣ) 

ಕಬಾಕ್ತಿಸು (ಕ್ರಿ).೧. ಕಡೆಗಣ್ಣಿನಿಂದ ನೋಡು; ಓರೆನೋಟ ಬೀರು: 
ಅನೇಕ ಹೇತು ದೃಷ್ಟಾಂತಂಗಳಂ ತೋಜಕಿ ನುಡಿದ ದೈಪದಾಕ್ಷನಂ 
ಕಟಾಕ್ಷಿಸಿ ಪತಿಹಿತ ಶಿಖಾಮಣಿಯಸ್ಪ ರಕ್ತಾಕ್ಷನಿಂತೆಂದಂ (ಸಂಚತಂ. 
೨೪೯-೧) ; ಲಕ್ಷಣಂ ಕುಪಿತಮನಂ ಕಟಾಕ್ಷಿಸುವುದುಂ (ಪಂರಾಮಾ. 
೭-೧೨೬). ಪಿ. ಕಡೆಗಣಿಸು: ದೀಕ್ಷೆಗೆಯ್ದಲದೇಕೆ ಭಂಗವೇನಾಯ್ತು 
ಕಟಾಕ್ಷಿಸಿ ನುಡಿದೆನೆ ನಿನ್ನಾ (ಭರಡ. ೫೨-೧೭). [ಕಟಾಕ್ಷ --ಇಸ್ಕು) 

ಕಟಾಸ್ಷೇಕ್ಷಣ (ನಾ). ಅನುಗ್ರಹ; ಕೃಪಾದೃಷ್ಟಿ: ಗುರು ಕಟಾಕ್ಷೇಕ್ಷಣದಿ 
ಮುನ್ಸಿನ ಮರವೆಯೆಲ್ಲವು ಸರಿಯಲು (ಗಗತಾ. ೨-೨೩). 

[ಕಟಾ + ಈಕ್ಟಣ] 

ಕಟಾಟಿಂಕ (ನಾ). ಅಗ್ನಿ (?) : ದೇವ ಸಂನರ್ತದ ಕಟಾಟಂಕದುರು 
ಕೋಪಭಾವದಿಂ ತೊಡವುಗಳ ತೊಡಕುಗಳನುಳಿದು ರಾಜೀವಾಕ್ಷಿ ತಿರೆ 
ಯೊಳೊರಗಿರ್ಪಳಾರೊಡನಿದನ್ನುಸುರದಲೆ ಮೌನವಿಡಿದು (ವೆಂಕಾರಾ. 
೨-೬-೫). ಔ ಈ ಶಬ್ದ "ಕಟಂಕಟ (= ಅಗ್ನಿ)” ಎಂಬುದರ ಅಪ 
ಲಿಖಿತವಿರಬಹುದು. ಕ್ಷ 


ಕಬಾಣ ೧೩೭೯ ಕಟಿಪಟ 


ಕಬಾಣ, ಕಟಾಣಿ (ನಾ). ದ್ವಿದಳ ಧಾನ್ಯ :'ಕಡಲಿ ಮುಂತಾದ ಕೆಟಾಣದ 
ಧಾನ್ಯಗಳಲ್ಲಿ (ಕೃಸಿಪ್ರ. ೬೯). ಕಾಣಿ; ವಟಾಣಿ ಮೊದಲಾದ ಕಟಾಣಿ 
ಜೀನಸುಗಳು ಕಡಲಿಯ ಧಾನ್ಯಗಳು ಇವುಗಳನ್ನು ಬೆಳೆಯಬಹುದು 
(ಕೃಷಿಪ್ರ. ೪೨). [4- ಮರಾ. ಕಠಾಣ್‌, ಕಠಾನ್‌, ಕಾರಣ್‌) 
ಕಟಾಣಿ "ಕಟಾಣ' ನೋ. 
ಕಟಾಯಿಸು (ಕ್ರಿ). ೧. ಬೆಳೆಯ ನ್ನು ಕೊಯ್ಯಿಸು; ಕಬಾವು 
ಮಾಡಿಸು (8). ೨. ಕತ್ತರಿಸು; ಕಡಮೆಮಾಡು: ತಲೆಯ 
ಚೆಂಗೂದಲನ್ನು ತೆಗೆಯಿಸಿ, ರೆಕ್ಕೆಗಳನ್ನು ಕಟಾಯಿಸದಿದ್ದರೆ, ನಾನು 
ಇವನನ್ನು ಹೆತ್ತವಳೇ ಅಲ್ಲ (ಕಲ್ಲಿಕಾ. ೫೩); ಅವನ ಒಂದು ದಿನದ 
ಸಂಬಳವನ್ನು ಕಟಾಯಿಸಿದರು (ರೂಢಿ). ೩. ಮುಗಿಸು (ಕಿ). 

[ಕಟಾವು * -ಇಸ್ಮು] 
ಕಬಾರ; "ಕಡಾರ್ಕ' ನೋ. 
ಕಟಾರೃ, ಕಟಾರಿ, ಕಠಾರೆ, ಕಠಾರಿ, ಕಡಾರ್ಕ, ಕಾಠಾರಿ (ನಾ). 
ಸರಳವಾದ, ಒಂದು ಹಸ್ತ ಉದ್ದದ ಕಿರುಗತ್ತಿ ; ಬಾಕು; ಚೂರಿ: 
ಭಟ್ಟಿಗುತ್ತನ ಕಟಾರದ ವೊಲ್‌ (ಅನಂಪು. ೧೪-೨೦); ಮಿಸುಪ ರತ್ನ ಘಟಿತ 
ತಟಾರನುಂ ಕಟ್ಟ (ಪಾ ಶ್ವ ಪು. ೧೨-೬ವ); ವೈರಿಸಂಹಾಕಮನೀ 
ಕಟಾರದೊಳೆ ಮಾಡುವೆನೆಂದನದಂತೆ ಮಾಡಿದ (ಎಕ. ೪11, ಹೊನ್ನಾಳಿ. 
೫೫-೧೩ ; 1247) ; ಸಬಳ ಭಲ್ಲೆಯ ಕತ್ತಿ ಕಡಿದಾಬೆ ಕಟಾರ ಕೈಗತ್ತಿಗಳಿಂ 
(ಚಿಕವಂ. ೧೪-೭). ಕಟಾರಿ: ಅಸಿಯಲಗಿಟ್ಟ ಕಕ್ಕಡೆ ಕಟಾರಿ ಸರಲ್‌ 
ಸಬಳಂಗಳೆಂಬಿವಂ ಮಸೆಯಿಪ (ಮಹಾನೇ. ೧೧-೩೧) ; ಕೊಡಲಿ ಕಬಾರಿ 
ಕಕ್ಕಡೆ ಕವಣೆಯ ಪಿಡಿದೊಡನೆಯ್ತರುವ ಶಬರರ (ಕಾಮಕ. ೪-೨೩) ; 
ಕಟಕರವನ ಕಟಾರಿಯನ್ನು ಕಂಡು ಕುರಿಗಳು ಭೀತಿಗ್ರಸ್ತವಾಗುವಂತೆ 
(ಕೃಷ್ಣಾಕು. ೧-೨೩). ಕಠಾರ: ಕೆಯ್ಯ ಪಲಗೆಯೊಳಂ ಕಟ್ಟಿದ ಕಠಾರೆ 
ದೊಳಂ ಪಿಡಿದ ಕೂರಸಿಯೊಳಮೆಯ್ದಿಸಿ ಪರಿದು (ಅಸಂಪು. ೧೧-೪೮ ವ); 
ನಿಶಿತ ಕಟಾಕ್ಷಮೆಂಬ ಶರಮಂ ನಖಮೆಂಬ ಕಠಾರಮಂ (ಬಾಧಪು. ೨-೬೧); 
ಹೊನ್ನ ಮೋಹರದ ಕಠಾರೆ ಬೆನ್ನ ಮೂಡಿಗೆಯ ಬಿಲ್ಲಾಳು ನಡೆದುದು 
( ಶ್ರೀಪಾಲ. ೧೩-೬೫) ; ಅವನ ಸತಿ ಕಠಾರವ ಭಿಕ್ಷವಿಕೈ (ಗುರು ಚಾ. 
೨-೬). ಕಠಾರಿ: ಕೂರಸಿ ಕಠಾರಿಗಳನಲ್ಲಲ್ಲಿಗಳವಡಿಸಿ (ಇಹರ.ಹ. 
೧೩೮-೪) ; ಹೊಸ ತಿರುವ ಕಟ್ಟುವ ಕೆಠಾರಿಯ ಮಸೆವ (ಕು ವ್ಯಾಭೀ. 
೫-೩೮); ಕಡಿಗತ್ತಿ ಚೂರಿಯು ಕಠಾರಿ ಗದೆ ಮುಖ್ಯ ಪೊನ್ನೊರೆಯಿಂದ 
ಲುಕೆ ಬೆಳಗುವ (ನವಮೋ. ೨೪-೫೬); ಅಧಿಕಾರಿಯು... ತನ್ನ 
ಕೈಯನ್ನು ಸೊಂಟಿದಲ್ಲಿದ್ದ ಕಠಾರಿಯ ಮೇಲಿಟ್ಟುದನ್ನು ಕಂಡನು 
(ಒಡೆಕ. ೨೩). ಕಡಾರೈ : ಕಟಿಕಿಯ ಕಡಾರಂ ಕೊಯ್ದುದೆಂಬವನಂತೆ 
[ಪಾಠಾಂ. ಕಟರಕ್ಕೊಯ್ದಂತೆ] ಗೆಯರ್ಹ (ಲೀ ಲಾವ. ೨-೧೦೮ ವ); 
ಪೊಳೆವ ಚಲ್ಲಣಗಳಿಂ ನನೆಯ ಪಿಲ್ಲಣಿಗೆಯಿಂ ದಳವಡೆದ ಹೂವಿನ ಕಡಾರ 
ಖೇಟಕಗಳಿಂ (ಲಿಂಗಪು. ೩೨-೩೮). ಕಾಠಾರಿ: ಕಾಸಿ ಬಡಿದೇ ದಬ್ಬಣವು 
ಕಾಠಾರಿಯೆಂದೆೇ€ ಕರದ ಬಹುವಿಧದಿ ಮಬ್ಬುದೋಣದೆ ಅವನು 
ನೋಡಲು ಕಬ್ಬಿಣವು ತಾನೊಂದೆ (ಜ್ಞಾನಸಿಂ. ೬-೧೨). 

[< ಸಂ. ಕಟ್ಟಾರ] 
ಕಟಾರಿ "ಕಟಾರ್ಯ? ನೋ. 
ಕಟಾವು (ನಾ). ಪೈರುಕೊಯ್ಯುವುದು; ಕೊಯ್ಲು: ತೆನೆ ಬಲಿತು 
ಪೈರು ಕಟಾವಿಗೆ ಬಂದ ಮೇಲೆ ನೀರನ್ನು ನಿಲ್ಲಿಸಿ ಪೈರನ್ನು ಕೊಯ್ಯಬೇಕು 
(ವ್ಯ ವಮ. ೪೭); ಈ ವರ್ಷ ಅದು ಕಟಾವಿಗೆ ಬಂದಾಗಲೂ ಆದರಲ್ಲಿ 
ಸೀರು ತುಂಬಿತ್ತು (ನಮ್ಮೂರ. ೧೮); ಸುಗ್ಗಿಯ ಬೆಳೆಯ ಕಟಾವು 
ಮುಗಿಯುತ್ತ ಬರುತಿತ್ತು (ರಕ್ತರೂ. ೪೧). 

[+ ಹಿಂ. ಕಟಾವ್‌, ಕಟಾ] 


20 


30 


45 


ಕಟಾಹ (ನಾ). ೧. ಕಡಾಯಿ; ಕೊಪ್ಪರಿಗೆ: ತದ್ಗಿರಿತಟಿದೊಳ್‌ ಮುನ್ನೆ 
ಪೂಟ ಸುವರ್ಣ ಪೂರ್ಣ ಕಟಾಹಂಗಳಂ ತೋಜನಿದಾಗಳ್‌: (ಆದಿಪು. 
೫-೧೧ ವ) ; ಈ ಖಳನಂ ಕಟಾಹಪೂರಿತ ತಸ್ತತೈಲದೊಳ್‌ ಮುಳುಗಿ 
ಸೆನ್‌ (ಜೈ ಮಿಭಾ. ೧೧-೩೧). ೨. ಅರ್ಧಗೋಲ: ಮಂಡಿತೋರು 
ಜಬಾಚ್ಛಟಾ ಪ್ರೋದ್ಧಂಡ ಹತಿಯಿಂದಂಬುರುಹ ಗರ್ಭಾಂಡ ಕೂಟ 
ಕಟಾಹವೊಡೆಯಲು (ಬಸಪು. ೧೭-೧೮). &, ಕೇರುನ ಮರ. 
೪. ಮಿಲನ; ಕೂಟ. ೫. ಸಾಮಾಪ್ಯ. ೬. ಸಮಯ ; ಅವಕಾಶ. 
೭, ಸೋರೆಕಾಯಿ. ೮. ಆಮೆಯ ಚಿಪ್ಪು; ಆಮೆ ಕವಡೆ. ೯. ಬಾವಿ. 
೧೦. ನರಕ. ೧೧. ಕೊಂಬು ಹುಟ್ಟುತ್ತಿರುವ ಎಮ್ಮೆ ಅಥವಾ 
ಕೋಣ : “ಸಮಯಂ ಸಮಾಪ ಚಕ್ಕಳಮಿಳನುಂ ಸುಪಾತ್ರೆ ಸೊರೆಯೆಂ 
ಬಿವಕೆಯ್ದೆ ಕಟಾಹ ವಾಚಕಂ? (ನಾನಾರ. ೧೦೮). [Aೆಂ.] 

ಕಟಿ (ನಾ). ಗಟ್ಟಿ; ಬಿರುಸು: ತಾಟನಲ್ಲಿ ಒಂದು ಕಟಯಾದ ಬಕ್ಕರಿ 
ಯಿತ್ತು (ವೀನಾದ. ೩) ; ಏನು ಕೊಟ್ಟ ಯಿವು? ಕಟಕಟ ಕಬ್ಬಿಣ (ರೂಢಿ). 

(7) 

ಕಟ (ನಾ). ೧. ಸೊಂಟ; ನಡು: ಕಟ ಕಳಕಾಂಚಿಯಿಂಡೆ ಕಳಕಾಂಚಿ 
ಯುಮಾ ಕಟಯಿಂ . .. ಆಲಂಕರಿಸಿರ್ದುವು (ಡಂದ್ರಫು. ೬-೬೭); 
ಗಳದೊಳ್‌ ತೋಳ ಮೊದಲ್‌ ಪಳಂಚೆ ಕಟಿಯೊಳ್‌ ವೃತ್ತೋರು 
ತಳ್ಟೊಯ್ಕೆ (ಅನಂಪು. ೭-೧೮); ಕುಮತಿಯಿಳಿದನು ಜಾನು ಕಟ 
ಹೃತ್ಯಮಲಗಳ ಮುಖ ಮೂರ್ಧಪರಿಯಂತಂ (ಕುವ್ಕಾ ಗ. ೩-೪೩); 
ಮಲ್ಲಗಚ್ಚೆಯ ಕಟಯ ಆ ಮಲೆಯ ಸಿಡಿಲಾಳ್ಗಳಂ ಮೆಚ್ಚಿ (ಶ್ರೀರಾಮಾ. 
೨೯೧-೧೭೭). ೨. ಕುಂಡೆ; ನಿತಂಬ: “ಆರೋಹ(।, ನಿತಂಬಃ, ಕಟೀ 
ಈ ಕ ಕಟ? (ಹಲಾಯು. ೮೪-೩೫೮). [ಸಂ.] 

ಕಟಕ "ಕಡಿಕೃ' ನೋ. 

ಕಟಗ "ಕಡಿಕ್ಕ' ನೋ. 

ಕಟಿಗಣ್ಮು (ಅ). (ನಡೆಯುವಾಗ ಹಾವುಗೆಗಳ ಶಬ್ದವನ್ನು ಸೂಚಿ 
ಸುವ) ಒಂದು ಅನುಕರಣ ಅವ್ಯಯ: ಕಟಗಣ್ಮು ರುಂಟಲೆಂದು 
ಪಾವುಗೆಗಳ ದನಿ ನಟಿಸಿ ಮೆಲ್ಲನೆ ಪಜ್ಜೆಯಿಡುನ ಪಟುಭಾವ ಪಸರಿಸೆ ವೀರ 
ಲಕ್ಷ್ಮಿಯ ರಾಯ ವಿಟ ನಡೆದನು (ಭರಡ. ೪-೪). [?) 

ಕಟಗೆ "ಕಟ್ಟಿಗೆ' ನೋ. 

ಕಟಚಲ್ಲಿ (ನಾ). ಒಡ್ಯಾಣಕ್ಕೆ ತೆತ್ತಿಸಿರುವ ಸಣ್ಣದಾದ, ಗುಂಡಾದ 
ಕನ್ನಡಿ: ಇಟ್ಟಳಮಾಯ್ತುರಡಲ್ಲಿ ಕೊಂದು ಕೂಗಿತು ಕಟ [ಪಾಕಾಂ.ತಣ) 
ಚಲ್ಲಿ ಸೂಸಕದ ನೂಪುರದಬ್ಬರೆಮಾದುದಬ್ಬರಂ (ಕಾವ್ಯಾನ. ೬೧). 

[ಕಟ್ಟ * ಚಲ್ಲಿ) 

ಕಟಜೀವ (ನಾ). ಗಟ್ಟಿಯಾದ ಜೀವ; ಕಷ್ಟಗಳಿಗೆ ಕುಗ್ಗದ ಜೀವ: 

ಈ ಜೀವ ಬಹಳ ಕಟಜೀವ ಅಂತ ಬದುಕಿದೆ (ಮುತ್ತೈದೆ. ೭). 
[ಕಟ + ಜೀವ] 

ಕಟತಟ (ನಾ). ಸೊಂಟದ ಪ್ರದೇಶ: ಸ್ಫುಟವೈಶಾಖಸ್ಥಾನಂ ಕಟತಟ 
ವಿನ್ಮಸ್ತ ಹಸ್ತಯುಗನಾಗಿ (ಅದಿಪು. ೧೧೪೫). [ಕಟ್ಟ + ತಟ್ಕ] 

ಕಟದಷ್ನು (ಗು). ನಡುಮುಟ್ಟ ಮುಳುಗುವ; ಸೊಂಟದವರೆಗೆ ಮುಳು 
ಗುವ: ಪೆಣ್ಣಡೆ ನಿಂದುದು ಪೊಕ್ಕು ಜಾನದಘ್ನೋರುದಫ್ನು ಕಟದಫ್ಪು 
ನಾಭಿದಫ್ನ ಸ್ಥಳದೊಳ್‌ (ಜಗವಿ. ೧೪-೯೫) ; ತರುಣಿಯರಿದೆ ಕಟದಫ್ನದ 
ಸುರಚಾಪ ತರಂಗಿಣೀ ಪ್ರವಾಹಾಂತರೆದೊಳ್‌' ಬರುತಿರ್ದಪರ್‌ (ಅನಂಪು 


೨-೩೮). [Aೆಂ.] 
ಕಟಿನರ (ನಾ). ಸೊಂಟದ ನರ: ಕಟನರದ, ಕಟನರಕ್ಕೆ ಸಂಬಂಧಪಟ್ಟ 
(sciatic. -ಇಂಕನಿ). [ಕಟ್ಕ + ನರ, (ಆ ನರವು) 


ಕಟಪಟ "ಕಟಿಪಟ? ನೋ. 


ಕಟಿಪಟ್ಟಿಕೆ ಗಿ೩೮೦ 


ಕಟಿಪಟ್ಟಿಕೆ (ನಾ). ಸೊಂಟದ ಪಟ್ಟಿ; ಸೊಂಟಕ್ಕೆ ಕಟ್ಟಿಕೊಳ್ಳುವ 
ಬಟ್ಟಿಯ ಅಥವಾ ಚರ್ಮದ ಪಟ್ಟಿ: ಸಮವಸ್ತ್ರ ಮತ್ತು ಕಟಪಟ್ಟಕೆ 
ಯನ್ನು ಧರಿಸಿದ ಚಕ್ರವರ್ತಿ (ಪುನರು. ೩೧). (ಕಟ್ಟ + ಪಟ್ಟಕೆ) 

ಕಟಪಿಟಿ (ನಾ). ಬಾಯಿಜಗಳ: ಲಕ್ಷ್ಮೀದೇವಮ್ಮಗೂ ಅವಳಿಗೂ 
ಕಟಿಟ ಹತ್ತಿ ಕೈ ಕೈಯೂ ಆಯಿತು (ಸಂಸ್ಕಾರ. ೪೬). "ಬಟಾಪಟ'| 5 
ಪರಾ. [?. ! ತುಳು, ಕಟಟ) 

ಕಟಿಬಂಧ (ನಾ). ೧. ಉಡಿದಾರ; "ನಡುಕಟ್ಟು. ೨. ಹವಾಮಾನದ | 
ಮೇರೆಗೆ ವಿಂಗಡಿಸಲಾದ ಭೂವಲಯ (8). [ಕಟಿ + ಬಂಧ) 

ಕಟಭ್ರಾಂತಕರಣ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ 
ಒಂದು: ಕಡೆಯೊಳ್‌ ಚತುರಸ್ರಮುಮಂ ಪಡೆದಿಕೆ ಕಟಭ್ರಾಂತಕರಣ | 10 
ಮೆಂದೆನಿಸಿರ್ಕುಂ (ಲಾಸ್ಕರಂ. ೪-೯೬). [ಕಟ್ಟ * ಭ್ರಾಂತ * ಕರಣ] 

ಕಟರೇಚಿತ (ನಾ). [ನಾಟ್ಯ] ಸೊಂಟವನ್ನು ತಿರುಗಿಸುವ ಕ್ರಮ: 
ಉರುಕಟಿಯಂ ನಾನಾ ದೆಸೆಗಿರದೇ ತಿರುಪಲೈ ಕಾಂತೆ ಕಟರೇಚಿತಮುಂ 
(ಲಾಸ್ಕರಂ. ೪-೨೧). [ಕಟ್ಕ + ಕೀಚಿತ] 

ಕಟಲಿಂಗ (ನಾ). [ಜೈನ] ರತ್ನತ್ರಯಗಳ ಸಂಕೇತವಾಗಿ ಸೊಂಟದಲ್ಲಿ |15 
ಕಟ್ಟುವ ಮೂರೆಳೆಯ ಮುಂಜಿಹುಲ್ಲಿನ ದಾರ: “ರತ್ನತ್ರಯ 
ಪರಿಕಲ್ಪಿತದಿಂ ತ್ರಿಗುಣಮಪ್ಪ ಮುಂಜಿಯಂ ತಾಳ್ಹುದು ಕಟಲಿಂಗೆಂ” 
(ಚಾವುಂಪು. ೨೩೨). [ಕಟ್ಟಿ + ಲಿಂಗ) 

ಕಟಿಲ್ಲಕ (ನಾ). “ಹಾಗಲಕಾಯಿ ” (ಗಂಗಾಮ. ೬೫). ([ಸಂ.] 

ಕಟವ (ನಾ). ಸೊಂಟ: ಕಡಿ ಕಟವಮನುಡಿ ತೊಡೆಯಂ ನಡನಡ ನಡುಗು |20 
ವಿನಮಡಸಿ ತಡೆಯದೆ ಖಳನಂ ಪಿಡಿದುಡಿಯೆ (ವಡ್ಡಾರಾ. ೧೨೭-೫). 

[< ಕಟ್ಟ) 

ಕಟಿವಸ್ತ್ರ (ನಾ). ಸೊಂಟಕ್ಕೆ ಸುತ್ತಿಕೊಳ್ಳುವ ವಸ್ತ್ರ: ಪ್ರಭುಗಳು... 
ಹಳದಿಬಣ್ಣದ ಪಟ್ಟಿನ್ನುಟ್ಟು, ಮೇಲೆ ನೀಲಿಯ ಕಟಿವಸ್ತ್ರದಿಂದ ಅಲಂಕೃತ 
ರಾಗಿದ್ದಾರೆ (ಶಾಂತಲಾ. ೩೪). [ಕಟ + ವಸ್ತ್ರ] 25 

ಕಟಿನಾತ (ನಾ). ಸೊಂಟದ ನೋವು ; ಟೊಂಕಶೂಲೆ (8). 

[ಕಟ + ವಾತ] 

ಕಟವೃತ್ತ (ನಾ). [ನಾಟ್ಯ] ನರ್ತನದಲ್ಲಿ ನಿಲ್ಲುವ ಒಂದು ರೀತಿ: “ಏಕ 
ಪಾದ ಕಟವೃತ್ತೆ [ಪಾಳಾಂ. ಕಟಿಯವೃತ್ತಂ, ಕಲಿಯಉ್ರತ್ತಂ] ತ್ರಿಭಂಗಿ 
ಬಾಗೆನಲು ನಿಲುಕಡೆಯಕ್ಕು? (ಮಂಗರಾ. ೨೫-೯). [ಕಟ್ಟ + ವೃತ್ತ) |50 

ಕಟಶಿರ (ನಾ). ನಿತಂಬ : ಕಟಶಿರಮೂರುದ್ವಂದ್ವಂ ದಿಟದಿಂ ಪದಿಮೂಜು 
ತಾಣಮೊಪ್ಪುವ ಕೈಗಳ್‌ ನಟಪ ಕ್ಷೇತ್ರಂಗಳ್‌ (ಲಾಸ್ಕರಂ. ೪-೧೫). 

[ಕಟ್ಟ + ಶಿರ] 

ಕಟಿಶೀರ್ನ (ನಾ). ಸೊಂಟದ ಕೆಳಭಾಗ; ಕುಂಡೆಯ ಅಗ್ರಭಾಗ : 
ಕಟಿಶೀರ್ಷ[ನಾ ಠಾ ೦. ಶಿರರ್ಷ]ಮೆನಲುವಾ ತುದಿಗುಂಡೆಯೆನಿಸಿಕ್ಳು? |35 
(ಮಂಗರಾ. ೯೮-೧೭). [ಕಟ + ಶೀರ್ಷ) 

ಕಟಸಮಕರಣ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು : 
ನೆಗಳ್ಲಾ ಕಟಯೇ ಬಾಗಲ್‌ ಮಿಗೆ ಮತ್ತೊಂದೆತ್ತಿ ತೋಜಕೆ ಬರಿಯಾ 
ಪರಿಯಂ ಸೊಗಯಿಸಿ ವೈಷ್ಣವತಾಣದೊಳೊಗೆದೆರಡುಂ ಮೆಯ್ಕೊಳಾಗೆ 
ಕಟಿಸಮಕರಣಂ (ಲಾಸ್ಕರಂ. ೪-೬೪). [ಕಟ್ಟ * ಸಮ*- ಕರಣ) 40 

ಕಟಸಾನು (ನಾ). ಕುಂಡೆ; ನಿತಂಬ: “ಕಟಸಾನು ಪ್ರೋಥಂ ಯುಗಂ 
ಕುಂಡೆಯಕ್ಕು೦? (ಮಂಗರಾ. ೯೮-೧೬). [ಕಟ್ಟ + ಸಾನು] 

ಕಟಸೂತ್ರ (ನಾ). ಒಡ್ಯಾಣ; ಡಾಬು; ಕಾಂಚೀದಾಮ; ಉಡಿದಾರ: |' 
ನಿತಂಬದ ಬಿಣ್ಬಿನೊಳೇವುದಕ್ಕ ಪೋ ಬಿಡು ಕಟಸೂತ್ರಮಂ (ಪಂಪಭಾ. 
೩-೪೬) ; ಮರಕತ ಮಣಿ, ಪದ್ಮರಾಗ ಶೋಭಿತ ಕಟಸೂತ್ರವನ್ನು ಆ |45 
ಮೇಖಲೆಗೆ ಜೋಡಿಸಿದರು (ಶಾಂತಲಾ. ೧೦೪). [ಕಟ್ಟ + ಸೂತ್ರ] 


ಕಟುಕು 


4 


ಕಟಿಸ್ನಾನ (ನಾ). “ಟೊಂಕದ ವರೆಗೂ ತೊಟ್ಟಿಯ ನೀರಿನಲ್ಲಿ ಕುಳಿತು 
ಮಾಡುವ ಸ್ನಾನ ಚಿಕಿತ್ಸೆ: ಕಟಸ್ನಾನ; ಈ ಸ್ನಾನದ ತೊಟ್ಟ? 
(Hip-bath. ಇಂಕನಿ). [ಕಟ್ಕ + ಸ್ನಾನ] 

ಕಟಿಹಸ್ತ (ಗು). ಸೊಂಟದ ಮೇಲೆ ಕೈಗಳನ್ನಿಟ್ಟುಕೊಂಡ : ಕಟಹಸ್ತ 
ನಾದ ವಿಠ್ಠಲನು ಎರಡು ಸಣ್ಣಚೀಲಗಳನ್ನು ಹಿಡಿದಿರುವನು (ಹೊಯ್ಸವಾ. 
೧೩೬). [ಕಟ್ಟ * ಹಸ್ತ) 

ಕಟೀರ (ನಾ). ಕುಂಡೆಯ ಮೇಲ್ಸಾಗ; ತಿಕ: “ಕಟೀರಮೆನೆ 
ತಿಗಮಕ್ಕು? (ಮಂಗರಾ. ೯೮-೧೭). [ಸಂ.] 

ಕಟು, (ನಾ). ಒಂದು ಬಗೆಯ ತೆರಿಗೆ: ಸುಂಕ ಸಾ(ಂ)ಮ್ಮ ಕಟು 
ತಳವಾಜಕೆ (ಸೌಇಇ. 1-1, ೪೯೩-೩೬ ; 1515). (?) 

ಕಟ್ಟು (ಗು). ೧. ತೀಕ್ಷ್ಣವಾದ; ಖಾರವಾದ: ಮಧು ಸೀತುಂ ಕಟು 
ಸೀದು ಪೋ ಪುಳಿತ ಕಳ್ಳಲ್ಲುಂ (ಸಂಸಭಾ. ೪-೮೮). ೨. ತೀವ್ರವಾದ; 
ಉಗ್ರವಾದ: ವಕೀಲ ಸರ್ಕಾರಿವಕೀಲನನ್ನು ಕಟುವಾಗಿ ಟೀಕಿಸಿದನು 
(ಪುನಕು. ೯೫). ೩. ರಭಸದ; ಆವೇಶದ. ೪. ಕಹಿಯಾದ. 
೫, ಹೊಂದದ; ಸರಿಬೀಳದ. (ನಾ). ೬. ಅನುಚಿತ ಕೆಲಸ. 
೬. ಒಂದು ಬಗೆಯ ಔಷಧಿ ಗಿಡ. [ಸಂ.] 


'|ಕಟುಂಬಣ "ಕಟ್ಟುಂಬಣ' ನೋ. 


ಕಟುಕ, "ಕಡಿಕ್ಕ' ನೋ. 

ಕಟುಕ, "ಕಟ್ಟುಕ' ನೋ. 

ಕಟುಕ (ಗು). ೧. ತೀವ್ರವಾದ ; ಉಷ್ಣದಿಂದ ಕೂಡಿದ: ಇಂತೆಸೆವ 
ಕಟುಕ ಬೇಸಗೆಯೊಳಗೆ ಧರಣಿಜಾಕಾಂತ ತರುನೆಳಲನಾಶ್ರೈಸಿ ಬರುತಲಿಕೆ 
(ವೆಂಕಾರಾ. ೩-೬-೨). ೨. ಅಸಹ್ಯ ವಾದ: ಈ ಮುನಿ ಜಲಕ್ರೀಡಾ 
ವಿನೋದಕ್ಕೆ ವಿಘ್ನಕಾರಿಯಾದನಿದಕ್ಕೆ ತಕ್ಕುದೆಂ ಮಾಡುವೆನೆಂದು ವಾರು 
ವಂಗೆ ಕೂಡಿದ ಕಟುಕ ಕವಳೆಮಂ ಕೈಯೊಳಿಕ್ಕುವುದುಂ (ಪುಣ್ಕಾಸ್ರ- 
೮-೨೮ ವ). [ಸಂ.] 

ಕಟುಕತನ (ನಾ). ಕ್ರೂರತನ ; ನಿರ್ದಯತೆ: ಅವನ ಕಟುಕತನ ದಿನ 
ದಿನಕ್ಕೂ ಜಾಸ್ತಿಯಾಗ್ತಾ ಇದೆ (ರೂಢಿ). 

[ಕಟುಕ] (೮ ಕಡಿಕ್ಕ) + -ತನ] 

ಕಟುಕತ್ರಯ (ನಾ). ಶುಂಠಿ, ಮೆಣಸು, ಹಿಪ್ಪಲಿ ಈ ಮೂರರ 
ಮಿಶ್ರಣ: ಕಟುಕತ್ರಯದಿಂದಲ್ಲದೆ ಮಧುರಪ್ರಯೋಗದಿಂ ಕಫಮನಾವ 
ನುಪಶಮಿಯಿಸಿದಂ (ಪಾರ್ಶ್ವಪು. ೨-೪೨).  [ಕಟುಕ್ಕ 4 ತ್ರಯ) 

ಕಟುಕರೋಹಿಣಿ (ನಾ). ಒಂದು ಬಗೆಯ ಔಷಧಿ ಗಿಡ: *ಕಟುಃ, 
ಕಟುಂಬರಾ, ಶೋಕರೋಹಿಣಿ, ಕಟುರೋಹಿಣಿ, ಈ ೪ ಕಟುಕರೋಜಹಿಣಿ? 
(ನಾಚಿರಾ. ೧೦೯) ; ನೆಲಬೇವು ಮುಸ್ತಿ ಸರ್ವಾ ಟಕದಿಂ ಕುದಿದಿಳುವಿ 
ಕಟುಕರೋಹಿಣಿಯದಜಗೊಳಗಿರೆ (ಕಲ್ಯಾಕಾ. ೩-೩೨).  [ಸಂ.] 

ಕೆಟುಕೆಲು (ನಾ). ಮೃದುವಾಗಿಲ್ಲದಿರುವುದು; ಗಟ್ಟಿಯಾದದ್ದು ; 
ಬಿರುಸು: ಈ ಕೋಡುಬಳೆ ಕಟುಕಲಾಗಿದೆ (ರೂಢಿ). ` (?] 

ಕಟುಕು, "ಕುಟುಕ್ಕು: ನೋ. 

ಕಟುಕ್ಕು "ಕಡಿಕ್ಕು' ನೋ. 

ಕಟುಕ್ಕು "ಕಡುಕ್ಕು' ನೋ. 

ಕಟುಕ್ಕು, ಕಟಕ್ಕು, ಕಟುಗೃ (ಗು). ಒಣಗಿ ಅಥವಾ ಸುಟ್ಟು ಬಿರು 
ಸಾದ, ಗಟ್ಟಿಯಾದ: ಕಟುಕುರೊಟ್ಟ, ಗುಟುಕುನೀರು (ರೂಢಿ). 
ಕಟಕ್ಕು : ಕಟಕುರೊಟ್ಟ ಮೆಣಸ್ಲಿಂಡಿ ತಿಂದು ಮೇಲೊಂದು ಗುಟುಕು 
ನೀರು (ನೆಲಮು. ೩೫). ಕಟುಗೈ : ಹಿಂದಿನ ದಿವಸದ ಕಟುಗರೊಟ್ಟ, 
ಅರೆಗೂಳನ್ನು ನೆನಿಸಿದರೆ ನನಗೆ ಇದು ಇಂದ್ರಭೋಗವೆಂದು ಎನಿಸಿತು 
(ಮೇದಿಮ. ೩೮). (?) 


ಕಬುಕೊಡಗಿ 


ಕಟುಕೊಡಗಿ "ಕಟ್ಟುಗೊಡಗೆ' ನೋ. 
ಕಟುಕೊಡಿಗೆ "ಕಟ್ಟುಗೊಡಗೆ' ನೋ. 
ಕಟ್ಟುಟ)ಕೋಜ (ನಾ). ಒಂದು ಬಿರುದು: ಕಟು£ಟ]) ಕೋಜಂ 
ಬೆಸಗೆಯ್ದ (ಎಕ. ೪111, ಸೊರಬ. ೬೧-೧೮ ; 1032). 
[ಕಟಕ್ಕ 4 ಓಜ, (ಆ. ಒವರುು)] 
ಕಟುಗ "ಕಟುಕ್ಕು' ನೋ. 
ಕಟುಗ್ಯ "ಕಡಿಕ್ಕ' ನೋ. 
ಕಟುಗ್ಯ (ಗು). ಕ್ರೂರವಾದ; ನಿರ್ದಯವಾದ: ಕಲ್ಲುಮನಸ್ಸಿನ ಈ 
ಕಟುಗದೇವರು ನಿನ್ನ ಮೇಲಣ ವ್ಯಾಮೋಹದಿಂದ ಪರಂಧಾಮವನ್ನು 
ಹೊಂದಲಿ (ಶ್ರೀರಾಪ. ೨೯). [ಆ ಕಟುಗ್ಯ) 
ಕಟುಗೂಳು «ಕಟ್ಟುಗೂಳ್ಳು' ನೋ. 
ಕಟುಗೊಡಗಿ "ಕಟ್ಟುಗೊಡಗೆ' ನೋ. 
ಕಟುಗೊರಲು (ನಾ). ಬಿರುಸಾದ ಧ್ವನಿ; ಕಠೋರವಾದ ಸ್ವರ: 
(ಕಟುಗೊರಲಲ್ಲಿ) ಕರೆದ ದನಿ ಕೇಳಿಸದೆ! (ನಡೆದಾ. 1, ೪೪೯). 
[ಕಟ್ಕು * ಕೊರಲು (ಆ. ಕೊರಲ್‌)] 
ಕಟುತುಂಬಿ (ನಾ). ಕಹಿಸೋರೆ; “ಹಾಲುಗುಂಬಳಕಾಯಿ? 
(ಗಂಗಾಮ. ೬೫). [ಸಂ. ಕಟುತುಂಬೀ] 
ಕಟುತೆ (ನಾ). ಬಿರುಸುತನ; ಉಗ್ರತೆ; ಕರ್ಕಶತೆ: ಹಟವಾದಕೆಡೆಯೆಲ್ಲಿ 
ಮನುಜ ಪ್ರಸಂಚದಲಿ ... ಕಟುತೆ ಸಲ್ಲದು ಜಗಳೆ (ಮಂಕುಕ. ೨೯೯). 
[ಸಂ. ಕಟುತಾ] 
ಕಟುತ್ರಯ (ನಾ). ಶುಂಠಿ, ಮೆಣಸು, ಹಿಪ್ಪಲಿ ಈ ಮೂರರ 
ಮಿಶ್ರಣ: ಗಿರಿಕರ್ಣಿಕೆ ಕಟುತ್ರಯಮಂರಿಸಿನಮುತ್ತರಣೆಯೆಕ್ಕೆ ಮಧುವೆಂಬಿ 
ವಜಕಿ0 ವಿರಚಿಸಿದ ಗುಳಿಗೆಯಂ ಕೊಂಡರೆದೆ ಚ್ಚುಗೆ ನಯನದೊಳ್‌ 
ವಿಷೂಚಿಕೆ ಕಿಡುಗುಂ (ಲೋಕೋಪ. ೯-೧೨೨). 
[ಕಟ್ಟು * ತ್ರಯ] 
ಕಟುತ್ತ (ನಾ). ೧, ಖಾರವಾಗಿರುವಿಕೆ; ಖಾರೆ: ಧರಣೀನಂದನನಿಂ 
ಸಕಂಟಕ ಕಟುತ್ವಂ ಸೌಮ್ಮನಿಂ ನಿಷ್ಫಲಂ... ತತ್ತರುವಿಂಗೆ ಪೂರ್ವ 
ಗದಿತೆ ಸ್ಥಾನಸ್ಕರಾದಂದವರ್‌ (ಜಾತತಿ. ೫-೧೧). ೨. ಉಗ್ರತೆ; 
ತೀಕ್ಷ್ಣತೆ, ೩. ಅಪ್ರಿಯತೆ. (ಸಂ.] 
ಕಟುನುಡಿ (ನಾ). ೧. ಬಿರುಸಾದ ಮಾತು; ನಿಷ್ಠುರವಾದ ಮಾತು: 
ಅತ್ತಿಗೆಯ ಕಟುನುಡಿಗಳಿಗೂ ಅಧಿಕಾರದರ್ಪಕ್ಕೂ ಹೆದರಿ, ಅವಮಾನ 
ವನ್ನು ಹೊಂದಿದ ವೆಂಕಪ್ಪ . . . ತಿರುಪತಿಗೆ ತೆರಳಿದನು (ಜಗದಾ. ೧೩೩). 
೨. ಕಹಿಯಾದ ಅಥವಾ ಅಪ್ರಿಯವಾದ ಮಾತು: ದುರ್ಯೋಧನನು 
ಕೃಷ್ಣನಿಗೆ ಕೊಟ್ಟ ಒರಟು ಉತ್ತರದ ಕೊನೆಗೆ... ಸ್ವಭಾನದ್ಮೋತಕ 
ವಾದ ಕಟುನುಡಿಗಳಿವೆ (ತವನಿ. ೬೦). [ಕಟ್ಟು *- ನುಡಿ] 
ಕಟುಭಾಷೆ (ನಾ). - ಕಟುನುಡಿ೧: ಆ ದ್ರೋಹಿಯು . .. ಅದಕ್ಕಿಂತ 
ಕಟುಭಾಷೆಯನ್ನು ಕೇಳಬೇಕಾಯಿತು (ಕಗದ್ಯ. 11, ೨೯). 
[ಕಟ್ಮು4 ಭಾಷೆ) 
ಕಟುಮಧುರ (ನಾ). ಕಹಿಯಾಗಿದ್ದೂ ಸಿಹಿಯಾಗಿರುವುದು: ಸಖಿ! 
ನಮ್ಮ ಸಖ್ಯದ ಆಖ್ಯಾನ ಕಟು-ಮಧುರ ವ್ಶಾಖ್ಮಾ ನದೊಡಗೂಡಿ 
ವಿವರಿಸಲೇ (ಸಖೀಗೀ. ೧-೧). [ಕಟ್ಟು* ಮಧುರ] 
ಕಟುಮುಖವಾಡಿತ್ರ (ನಾ). ಒಂದು ಬಗೆಯ ವಾದ್ಯ : ನಂದಿಪೋತ 
ವರ್ಮನನ್ನು ಹೊಡೆದಟ್ಟ ಕಟುಮುಖವಾದಿತ್ರ, ಸಮುದ್ರಘೋಷ ಮೊದ 
ಬಾದ ವಾದ್ಮವಿಶೇಷಗಳನ್ನೂ . .. ಸ್ವಾಧೀನಪಡಿಸಿಕೊಂಡನು (ಕರ್ಣಾಅ. 
೯೦). [ಕಟುಮುಖ? + ನಾದಿತ್ರ] 
ಕಟುರ "ಕಟೋರ;' ನೋ. 


೧೩೮೧ 


ಕಟ್ಟಿ ಅನೆ 


ಕಟುರೋಹಿಣಿ (ನಾ). ಒಂದು ಬಗೆಯ ಔಷಧಿ ಗಿಡ: “ಕಟುಕಾಶಃ- 
ಕಟುರೋಹಿಣೀ ? (ಓಷಧಿ. ೨೩). [ಸಂ. ಕಟುರೋಹಿಣೀ] 
ಕಟುವಿಸಾಕ (ನಾ). ೧. ಕಹಿಯಾದ ಪರಿಣಾಮ. ೨. ಕಹಿಯಾದ 
ಪರಿಣಾಮವನ್ನುಂಟುಮಾಡುವಂತಹುದು. ೩. ಪಚ ನಕ್ರಿಯೆ 

5| ಯಲ್ಲಿಉಂಟಾಗುವ ರಸಗಳ ಪರಿವರ್ತನೆ: ಕಟುವಿಪಾಕವು ಲಘುವೂ 
ರೂಕ್ಷವೂ ಆಗಿರುವುದರಂದ ಮಲಬಂಧಕವಾಗಿಯೂ ಶೋಷಕವಾಗಿಯೂ 
ಶುಕ್ರವನ್ನೂ ದೃಷ್ಟಿಶಕ್ತಿಯನ್ನೂ ಳೆಡಿಮೆ ಮಾಡುವುದು (ಭೀಮಸೂ. ೫೪). 

[ಕಟು 4 ವಿಪಾಕ] 

ಕಟುವಿಪಾಳೆ (ನಾ). ಕಹಿಯಾದ ಪರಿಣಾಮವನ್ನುಂಟುಮಾಡು 
ವವಳು; ಅಪ್ರಿಯವಾದ ಪರಿಣಾಮವನ್ನುಂಟುಮಾಡುವವಳು: 
ಅಮರ್ದಿನೊಡವುಟ್ಟಿ ಯುಂ ಕಟುವಿಪಾಕೆಯುಂ (ಕಾದಂಪೂ. ೫೫೦). 

[ಸಂ. ಕಟುವಿಪಾಕಾ (ಕಟು 4 ವಿಪಾಕ + -)] 

ಕಟುವಿಷ (ನಾ). ೧. ತೀವ್ರವಾದ ವಿಷ; ಉಗ್ರವಿಷ: ಸೌಂದರ್ಯ 
ವೆಂಬ ಕಟುವಿಷವೆ ಪೀಯೂಷವೇ! (ಕೃಷ್ಣಾಕು. ೨-೭). ೨. ವತ್ಸನಾಭಿ 
ಎಂಬ: ಒಂದು ಬಗೆಯ ಸಸ್ಯ: ಕಟುವಿಷ, ಸೀಮೆನಾಭಿಗಿಡ (ಮೈಲಗಿ. 
೨-೩೦). [ಕಟ್ಟು * ವಿಷ] 

ಕಟೂಕ್ತಿ (ನಾ). ಬಿರುಸಾದ ಮಾತು; ನಿಷ್ಮುರವಾದ ಮಾತು: 
ನಾಸ್ತಿಕತೆಯ ಕಟೂಕ್ತಿಗಳಿಂದ ತನ್ನ ಹೃದಯವನ್ನು ನೋಯಿಸಬೇಡ 
ವೆಂದು ಅಂಗಲಾಚಿ ಬೇಡುವಂತಿತ್ತು ಆ ನೋಟ (ತಾಯಿ. ೮೬), ಕಟೂಕ್ತಿ 
ಗಳನಾಡಿ ಅದರ ಫಲವಾಗಿ ಸಪರಿವಾರವಾಗಿ ಅವರಿಂದ ಹಿಡಿಯಲ್ಪಟ್ಟು 
* * * ಮುಸಲ್ಮ್ಮಾನನಾಗಬೇ ಕಾಯಿತು (ಕಪಾಕುಂ. ೩೪). 

[ಕಟ್ಟು + ಉಕ್ತಿ) 


20 


ಕಟಿ "ಕಡ್ಕೆ' ನೋ. 
ಕಟೋರ,, ಕಟುರ (ಗು). ಬಿರುಸಾದ; ಉಗ್ರವಾದ: *ಕಕೋರ- 
ಕಟೋರ? (ಶಮದ. ೨೫೫ ಪ್ರಯೋ). ಕೆಟಿರೆ; "ಉದ್ಯೋಗ-ಉಜ್ಜುಗ; 
ಕಠೋರ- ಕಟುರ 3 (ಶಮದ. ೨೭೩ ಪ್ರಯೋ). 
(೮. ಸಂ. ಕಠೋರ. / ತುಳು, ಕಟುರ, ಕಟೂರ, ಕಟೋರ,ಕಕೋರ; 
ತೆಲು. ಕಕೋರೆ] 
ಕಟೋರ್ಕ (ನಾ). ಅಗಲವಾದ ಬಾಯುಳ್ಳ ಬಟ್ಟಲು; ಮರದಿಂದಾ 
ಗಲಿ ಲೋ ಹದಿಂದಾಗಲಿ ಮಾಡಿದ ಅಗಲವಾದ ಪಾತ್ರೆ; 
ದ್ರೋಣ; ಬೋಗುಣಿ (ಕಿ). 
[ಸೆಂ. ಕಟೋರಾ. / ಹಿಂ. ಮರಾ. ಕಟೋರಾ, ಕಟೋರೀ] 
ಕಟ್ಟ, (ನಾ). ಸ್ಲಾನಮಾಡುವ ಸ್ಥಳ; ಸ್ನಾನಘಟ್ಟ : ಸೆಟ್ಟಿಯ ಕಟ್ಟದಿಂ 
ಕೆಳಗೆ (ಸೌಇಇ, 1201, ೯೫-೫೨ 1041); ಮಾಣಿಕಸೆಟ್ಟಿಯ ಕಟ್ಟಿದ 
ಕೆಳಗೆ ಗಟಕ್ಷಿ ಮತ್ತರೊಂದು (ಸೌಇಇ. 1-1, ೧೦೭-೧೩; 1050); 
ಕೆಜಯೊಳಗಣ ಕೇದಗೆಯ ಕಟ್ಟದ ಮೊದಲೇರಿಯಲ್ಲಿ ಆ ಕಟ್ಟಕೆ ಬಿಟ್ಟ 
ಗರ್ಗ ಮುಂನೂಜು (ಸೌಇಇ. 1x-, ೨೦೫-೨೨; 1122). "ಗಟ್ಟ' 
ಪರಾ. [ಆ ಸಂ. ಘಟ್ಟ: / ತಮಿ, ಕಟ್ಟ] 
ಕಟ್ಟಿ (ನಾ). ಕಷ್ಟ; ತೊಂದರೆ; “ಕಷ್ಟ- ಕಟ್ಟ; ಗೋಸ್ಮಿ-ಗೊಟ್ಟ” 
(ಶಮದ. ೨೮೩ ಪ್ರಯೋ); ಕಷ್ಟ, ಕಟ್ಟ (ಶಬ್ದಾನು. ೧೬೦ ಪ್ರಯೋ). 
[< ಸಂ. ಕಷ್ಟ. ! ಶಮಿ. ತುಳು. ಕಟ್ಟ, ಕಷ್ಟ; ತೆಲು. ಕಷ್ಟ) 
ಕಟ್ಟಿಅನೆ (ನಾ). ಒಂದು ಬಗೆಯ ರೋಗ : ಮುಂಡಗಳ್ಳಿಯ ಹಾಲಿನಲ್ಲಿ 
ಕಕ್ಕೆ ಹಣ್ಣಿನ ಭಾವನೆಯಂ ಕೊಟ್ಟು ಬೆಲ್ಲವಂ ಕೂಡಿಸಿ, ಹೊಟ್ಟು ತೆಗೆದ 
ಕಡಲೆಯಷ್ಟು ಗುಳಿಗೆಯಂ ಮಾಡಿ ೧ ಗುಳಿಗೆಯಂ ತುಪ್ಪದಿಂ ಸೇವಿಸೆ ಕಟ್ಟ 
ಅನೆ, ಜಲಗರ, ಶೋಭೆ, ಉದರದೋಸ ಸಹ ಗುಣಮಕ್ಕುಂ (ಸಕವೈ. 1, 


[7] 


೩೬೮). 


ಕಟ್ಟಂಕ 


ಕಟ್ಟಿಂಕ (ನಾ). ೧. ತೀವ್ರವಾದ ಯುದ್ಧ ; ಬಿರುಸಾದ ಕಾಳಗ (8). 
೨. ಮಿಗಿಲಾದ ವೀರ; ಕಡುಗಲಿ; ಮಲ್ಲ: ಕಟ್ಟಂಕ, ಮಾಜಂಕ 
(ಶಮದ. ೨೯೮ ಪ್ರಯೋ). "ಕಟ್ಟಿಂಕದಲ್ಲಣ? ಪರಾ. 

[೮ ಕಡಿದು + ಅಂಕ್ಕ) 

ಕಟ್ಟಿಂಕೆದಲ್ಲಣ (ನಾ). ಮಿಗಿಲಾದ ಶೂರರನ್ನು ತಲ್ಲಣಗೊಳಿಸು 
ವವನು; ವೀರಾಧಿವೀರ; ಒಂದು ಬಿರುದು: ಕಟ್ಟಂಕದಲ್ಲಣಂ ; 
ಪೂಮಾಲೆದುಜುಂಬು (ಶಮದ. ೨೯೯ ಪ್ರಯೋ). [ಕಟ್ಟಂಕ 4 ತಲ್ಲಣ] 

ಕಟ್ಟಿಂಗಾಲುನೆ (ನಾ). ಕಟ್ಟಿದ ಕಾಲುವೆ (?): ಮೂಡಣ ಹೊಲದಲು 
ಕಟ್ಟಿಂಗಾಲುವೆ ಬಡಗಲು ಮಧ್ಯ ಕಡಿಲುಕರೆಂಭ (ಕಇಆ. ೪೬-೪-೧೮; 
1152). (ಕಟ್ಟಿ? 4 ಕಾಲುವೆ (ಆ ಕಾಲ್ವಾಯ್‌)] 

ಕಟ್ಟಂದ (ನಾ). ಅತಿಶಯವಾದ ಅಂದ; ಅಧಿಕವಾದ ಸೌಂದರ್ಯ: 
ಕಟ್ಟಂದದಿಂ ಬಿಟ್ಟಿಗಣ್ಣ ಬಿಡಪೆಂಡಿರನಂಡಲೆವ ಸಿಂಗೆರದ ಬೆಲೆವೆಣ್ಗಳ 
ವಂಗಡಮುಂ (ಚಿಕವಂ. ೭೩-೧೮), [೭ ಕಡಿದು + ಅಂದ) 

ಕಟ್ಟಿಂಬಕಳೆ (ನಾ). ಅಂಬಲಿಗೆ ಮಜ್ಜಿಗೆಯನ್ನು ಸೇರಿಸಿ ಮಾಡುವ 
ಒಂದು ಬಗೆಯ ಗಂಜಿ: ಮಾದರ ಚಿನ್ನಯಂ ಕಟ್ಟಿಂಬಕಳಮಂ ... 
ಆರೋಗಿಸಿದನೆಂಬರು (ಬಸಪು. ೩೩-೧೬). [೮ ಕಡಿದು ಆಂಬಳಕಳ) 

ಕಟ್ಟಿಂಬರ(ನಾ). ಒತ್ತಾಯ; ಸಡಗರ(?): ಕರಸುತ್ತ ಖಿಳರನಾಗಳ್ಲೊರೆ 
ಮುಗಳಾಯಾಯಕಾರ್ಯದುಚಿತಜ್ಞರನಂದುರವಣೆಯನೆಯ್ದೆ ಕಟ್ಟಂ 
ಬರದಿಂ ಮಾಡಲೆ ಬಂದಂತೆಸಗಿದರವರ್ಗಳ್‌ (ಹಾಲಾಸ್ಕ. ೬-೭). [?) 
ಕಟ್ಟಿಂಬಲಿ (ನಾ). (ಜೋಳದ) ನುಚ್ಚಿನಿಂದ ಮಾಡುವ ಮಂದ 
ವಾದ ಅಂಬಲಿ; “ಹೆಳಿನುಚ್ಚು” (ಜಾನಕೋ. ೩೨); *ಹುಳಿಯಂ 
ಬಲಿ” (ಗಂಗಾಮ. ೬೫). [೬ ಕಡಿದು * ಅಂಬಲಿ] 
ಕಟ್ಟಿಂಬು (ನಾ). ಬಿರುಸಾದ ಬಾಣ (?) : ಸಂಘಟ್ಟನೆಯೊಟು ಕಟ್ಟಂಬ 
ಕಲಿಯ ತಾಗಿದ (ಇಎ. ೧೯೫೦, ಹಾನಗಲ್‌. ೭೫-೭; ?). 
[< ಕಡಿದು 4 ಅಂಬ್ಯು]] 

ಕಟ್ಟಿಕಡುಹು (ನಾ). ಅತಿಶಯವಾದ ತೀವ್ರತೆ, --ರೆಭಸ್ಕ 
ಜೋರು: ದಿಟ್ಟತನದಲಿ ಕಳನ ಕೊಯ್ಕೆ, ಕಟ್ಟಕಡುಹಿನ್‌ ಪಗೆಯ 
ಪೊಯ್ಯೆ (ಪಾರಸಿ. ೬-೧೩೪). [ಆ ಕಡುಹು 4 ಕಡುಹು] 

ಕಟ್ಟಕಡೆ (ನಾ). ತೀರಕೊನೆ, ಅಂತ್ಯ : ತಟ್ಟಿತಳದೊಳು.ಕಟ್ಟಕಡೆ 
ಯಲಿ ದುಟ್ಟನೀ ತೆಟದಿಂದೆ ಎಕ್ಕಲನಾಗಿರಲು ಕಂಡು (ಸಾನಂಡ, ೮-೨೧) ; 
ಕಟ್ಟಕಡೆಯ ಪೆರ್ವಟ್ಟಿ ಕರಂ ಗೆಂಟುಂ (ಶಮದ. ೧೯೩ ಪ್ರಯೋ); 
ಶೋಭನವಹುದಿಂದ್ರಪದವಿಯಹುದು ಮೋಕ್ಷಲಾಭವಹುದು: ಕಟ್ಟಕಡೆಗೆ 
(ಭರಡ. ೧-೧೨) ; ಕರ್ಕಾಟಕರಾಶಿಯೇ ಪ್ರಕಾಶದಲ್ಲಿ ಕಟ್ಟಳಡೆಯಾ 
ದುದು (ಜ್ಯೋತಿರ್ವಿ. ೪೦) ; ಕಟ್ಟಕಡೆಯಲಿ ಮೇಯದೀರು ಬಿಟ್ಟದೊತ್ತಿಗೆ 
ಹೋಗದೀರು (ಗೋಹಾಡು. ೭೧). [ಕಟ್ಟ * ಕಡ್ಮೆ] 

ಕಟ್ಟಕರ್ಜನ (ನಾ). ಒಬ್ಬಾತನ ಹೆಸರು : ಕಟ್ಟಕರ್ಜ್ಜನನ ಶಿಲಾ 
ಕರ್ಮ (ಎಕ. ೪1೫, ಶಿಕಾರಿ. ೩೦೭-೭; 1016). (2) 
ಕಟ್ಟಿಕೊನೆ (ನಾ). ಅತಿ ಕಡೆ, ಕೊನೆ: ರಂಗಸ್ಥಳದಲ್ಲಿ ಕಟ್ಟ 
ಕೊನೆಯ ಮಾತೇ ಅವನದ್ದು (ಯಕ್ಷಬ. ೩೭). [ಕಟ್ಟಿ ಕೊನೆ] 
ಕಟ್ಟಿಕ್ಕರು "ಕಟ್ಟಟ್ಟಆ್‌? ನೋ. 

ಕಟ್ಟಕ್ಕರೆ "ಹಟ್ಟ ಟ್ಯಆಸ್‌? ನೋ. 

ಕಟ್ಟಿಕ್ಕೇ್‌ "ಕಟ್ಟಟ್ಬಲ್‌? ನೋ. 

ಕಬ್ಬಿಗ್ಗಿ (ನಾ). ಉಗ್ರವಾದ ಬೆಂಕಿ: ಸಗ್ಗಿಗವೆಟ್ಟೀ ಪೆರ್ನಿಲ್‌ ವಾಸುಗಿ 
ಯಗ್ಗಳದೊಳ್ತಿರು ಪೊಡೆಯಲರನು ಕ[ಪಾಠಾಂ. ತ]ಟ್ಟಿಗ್ನಿಯ ಕೂರ್ಗಣೆ 
ನೆಲನೇ ತೇರ್‌ ಸಸಿಬಿಸುಗೆದಿರರೆಗಾಲಿ (ಉದ್ಭದೇ. ೪-೪೬). 

[< ಕಡಿದು * ಆಗ್ಲಿ] 


೧೩೮೨ 


20 


93 


40 


ಕಟ್ಟಿಣ 


ಕಟ್ಟಿಚ್ಚರಿ (ನಾ). ಮಿಗಿಲಾದ ಸೋಜಿಗ ; ಅತ್ಯಾಶ್ಚರ್ಯ : ಕಟ್ಟಚ್ಚರಿ 
ಯಾದುದೊರ್ಬನ ಮಹಾರತಸಂಭ್ರಮಮೊಂದು ತಾಣದೊಳ್‌ (ಸೂಕ್ತಿ ಸೂ. 
೧೪-೪೫); ಕಟ್ಟಿಚ್ಚರಿಯ ಗಡಾರ್ಥತ್ವಂ (ಶಮದ. ೫೭); ಬಾಲೆಯ 
ಭಾಷಣಮಂ ಭಾವಿಸಿ ನಾರದಂ ಕಟ್ಟಚ್ಚರಿಯೊಳ್‌ (ಅದ್ಭುತ. ೧೨-೧). 

[< ಕಡಿದು 4 ಅಚ್ಚರ್ಮಿ] 

ಕಟ್ಟಚ್ಚು (ನಾ). ಅತಿಯಾದ ಪ್ರೀತಿ; ಹೆಚ್ಚಿನ ಅಕ್ಕರೆ: ನಿನ್ನಟ್ಟಿಯೆಲ್ವು 

ಕುಟ್ಟಿ ವುಖುಗಳ್ಳೆ ಕಟ್ಟಿ ಚ್ಚಿನ ಹೋಟಿಗೆಯಕ್ಕುಂ (ರಾಮಾಶ್ವ. ೮೬-೨೧). 
[< ಕಡಿದು - ಅಚ್ಚು] 

ಕಟ್ಟಿಡ (ನಾ). - ಕಟ್ಟಣ ೧: ಪುರಾತನ ಪಟ್ಟಣಗಳೂ ಕಟ್ಟಡಗಳೂ 
ವಾಸ್ತು ಶಾಸ್ತ್ರಕ್ಕನುಸಾರವಾಗಿಯೇ ನಿರ್ಮಿಸಲ್ಪಡುತ್ತಿದ್ದುವು (ಮೈವಾಸ್ತು. 
೨೨); ಕನ್ನಡನಾಡಿನಲ್ಲಿ ಶಾತವಾಹನರ ಕಾಲದಿಂದಲೂ ಕಟ್ಟಡಗಳು 
ಕಂಡುಬರುತ್ತವೆ ( ಹೊಯ್ಸವಾ. ೨). 

[ಆ ಕಟ್ಟಣ? . 1 ತಮಿ. ತೆಲು. ಕಟ್ಟಡ] 

ಕಟ್ಟಿಡಕ (ನಾ). ೧. ಕರಾರುಪತ್ರ; ಲಿಖಿತ ಕರಾರುಪತ್ರ: 
(ಮೈಗೆಜಿ. 1೪, ೭೭೬). ೨. ಬಂಧ; ರಚನೆ (7): ಬಿರುಸುಮಾತುಗಳಿಂದ 
ಇಂಫುಮಾತಿನ ತಂಪು ಮರೆಸಿ ಮನಸಿನ ಸೊಗಸ ಕಳೆದು -ಹಿಂಗಿಸಿ-ಹೀರಿ 
ಕೊರತೆಯಿಲ್ಲದ ಕನ್ನಡವನೊಡಕುನುಡಿಗಳಿಹ ಕೆಟ್ಟ ಕಟ್ಟಡಕ ಮಾಡೆ (ಗರಿ. 
೧೬-೧೨). [ಕಟ್ಟು + ಅಡಕ] 

ಕಟ್ಟಿಡನಿ (ನಾ). ದಟ್ಟವಾದ ಕಾಡು: ದಾರುದಾರುಣದ ಕಟ್ಟಡವಿಗಿಲ್ಲಿ 
ಗೇಕೈತಂದೆ ತಂದೆಸೌಮಿತ್ರಿ ಹೇಳು (ಜೈ ಮಿ ಭಾ. ೧೯-೧೧) ; ಒಂದಾ 
ನೊಂದು ಕಟ್ಟಿ ಡವಿಯನ್ನು ಹೊಕ್ಕು(ಮಣಿಸ. ೩೨). [ಕಡಿದು ಅಡವಿ] 

ಕಟ್ಟಡಸು (ಕ್ರಿ). ರಭಸದಿಂದ ಆಕ್ರಮಿಸು, “ಮುತ್ತು, --ಆವರಿಸು: 
ನಮ್ಮ ರಾಜ್ಯಕ್ಕೇ ಅಪಘಾತ ಅನಾಹುತವು ವಿಪತ್ತಿಯು ಕಟ್ಟಡಸಿ 
ನಿರ್ಮೂಲವಾಗಿ ಲ ಯ ವೇ ಆಗಿಹೋಗುವ ಹೊತ್ತು ಬಂದಾಯ್ತೇ ! 
(ಬೆಟ್ಟ ಅ. ೨೦೭-೧೧). [೭ ಕಡಿದು * ಅಡಸು] 

ಕಟ್ಟಿಣ, ಕಟ್ಟಣೆ, ಕಟ್ಟೋಣ (ನಾ). ೧. ಕೆಟ್ಟಿದುದು; ಮನೆ 
ಮಂದಿರ ಮುಂತಾದುವುಗಳ ಕಟ್ಟಡ; ಇಮಾರತು : ಕಲ್ವೆಸದ 
ಕಟ್ಟಣಂ ತಿರ್ದ್ದದೆ ಹತ್ತು ಗದ್ಮಾಣಕ್ಕೆ ವರಲು ಕೆಜಕಿಗೆ ಪಡಿಸಲಿಕೆಯ 
ತೋರ್ಪ್ಪರು (ಸೌಇಇ. 2೭1-551, ೧೬೭-೧೦೨; 1124) ; ಕೆರೆಯ ಮೂಡು 
ಕಟ್ಟಣದ ಒಂದು ಸಾಲಿನಲ್ಲಿ ಇಂದಿಗೂ ಕಲ್ಲುಚಪ್ಪಡಿಗಳನ್ನು ಹಾಸಿಲ್ಲ 
(ದೇವಹೆಂ. ೪೮) ; ಪಟ್ಟಿ ಣಳ್ಳೆ ಅರಸು ಬಲ, ಕಟ್ಟಿಣಕ್ಕೆ ಕಲ್ಲು ಬಲ (ಗಾದೆ). 
೨. ಬಂಧ; ರಚನೆ; ಕೂರಿಸುವುದು; ಸೌದೆಯಂ ತಂದು ಕೊಟ್ಟಗೆ 
ಗಡಕಿದಾ ಕಟ್ಟಿಗೆಯ ಕಟ್ಟಣಂ ತೋರ್ಪಂತೈೆ ಕಣ್ಣೆ ಸೆದುದಾ ಮುಂಡೆ ಹೆಂಧ 
ಚಿತೆ (ಶ್ರೀರಾಮಾ. ೧೨೦-೨೨೦) ; "ಪಂಪಭಾರತ ದ ಕಟ್ಟಣದಲ್ಲಿ ಒಂದು 
ಅಪೂರ್ವತೆ ಇದೆ (ಕಸಾಚ. ೯೬). ಕಟ್ಟಿಣ್ಕೆ; ೧. ನಾಯಕಶಿಲ್ಪಿ ನಳಂ 
ಕೃತಿಯಗ್ರ ಭಾಗದೊಳ್‌ ಶೃಂಗ ಸದೃಶಂ ನಿಂದು, ಕಟ್ಟಣೆಯ ಮುನ್ನಡೆಗೆ 
ಬಟ್ಟೆಯಂ ತರಿಸಲ್ವ ಕಣ್ಣ ಕರ್ತವ್ಮದೆೊಳ್‌ ತೊಡಗಿರಲ್‌ (ಶ್ರೀರಾಮಾ. 
೫೯೩-೨೪೩); ಇಲ್ಲಿಯ ಕಟ್ಟಣೆಗಳು ಬಲು ಅಂದನಾಗಿರುತ್ತವೆ (ಗ್ರೇಟಬ್ರಿ. 
೬೫). ೨. ಕಟ್ಟಜೆಯಿಲ್ಲದೆತ್ತಿದೆಳೆಮುತ್ತಿನ ಸತ್ತಿಗೆ ಸಾಲ ಮಧ್ಮದೊಳ್‌ 
(ಉದ್ಭಟ. ೭-೧೨೬) ; ಎಣಿಸಿ ಪೇಳುವೆನ್‌ ಆದಿನಾಥನೋಲಗದ ಕಟ್ಟಣೆಯ 
(ಭರ ಚ. ೬೬-೬೬). ಕಟ್ಟೋಣ: ೧. ಆ ರೆಸ್ತೆಯು ಪಾರ್ಲಿಮೆಂಟ್‌ 
ಕಟ್ಟೋಣದರ ಸಮಾಪದಲ್ಲಿದೆ (ಪ್ರವಾಸಿ. ೯೧); ಅದೊ ಒಂದು ಉದ್ದ 
ಶಾಲೆಯಂತಹ ಕಟ್ಟೋಣ (ಕೈಹಿಕಾ. ೨೨); ನಿನ್ನ ಸರ್ವಸಂಪತ್ತುಗಳನ್ನೂ, 
ಕಟ್ಟೋಣಗಳನ್ನೂ ... ಹರಾಜು ಹಾಕಿಸಬಲ್ಲೆನು (ಪ್ರಕಾಶ. ೪೯). 

[ಕಟ್ಟು -ಅಣ , / ತಮಿ. ಕಟ್ಟಣ; ಮಲ. ಕೆಟ್ಟು, ಕೆಟ್ಟಕ ; 

ತುಳು. ಕಟ್ಟಣ, ಕಟ್ಟಿಲ್ಮೆ ] 


ಕಟ್ಟಣಕ, 


ಕಟ್ಟಿಣಕೆ (ನಾ). ೧. ಅತ್ಯಂತ ಆಶ್ಚರ್ಯ, ಅದ್ಭುತ: ನರ್ತಕರ 


ವರ್ತಕರ ಮೊತ್ತದೊತ್ತರದ ತಿಂಥಿಣಿಯನೊತ್ತರಿಸಿ ಇಟ್ಟಣಿಸಿದ 
ಕಟ್ಟಿಣಕೆದಾಸ್ಥಾನದೊಳು (ಬಸರ. ೬-೨೬) ; ಒಡೆಯನ ಕಾಫು ಕಟ್ಟಿಣಕ 
ಮೆಂದೊಡೆ ಬಂಧುಗಳಾಪ್ತರಾಗರೆಂದೊಡೆ (ಅನಂಪು. ೧೧-೩೩) ; ಪೊಳೆವ 
ಕಟ್ಟಿಣಕದ ಕಟ್ಟಗೆಗಳಿಂದಿಟ್ಟಣಮಾದ ತಿಳಿಗೊಳಂಗಳೊಳ್‌ ಆನೆಯಂತೆ 
ನೀರಾಟಮನಾಡಿಯುಂ (ಕಬ್ಬಿಕಾ. ೧೨೫). ೨. ಪ್ರಚಂಡವಾದುದು : 
ಕಟ್ಟಣಕದ ದುಷ್ಪ ಗಜಮನಗ್ರಪಲ್ಲವಮಂ ಪಿಡಿದೇಆ ಭಂಗಿಸುತ್ತ (ಗಿರಿಕ. 
೩-೧೦೫ ವ); ಕಟ್ಟಿಣಕ ಕಟ್ಟು ಒಡೆಯಿತ್ತು (ಸಿಂಗಿರಾ, ೨೭-೬೪). 
[ಆ ಕಡಿದು + ಅಣಕ] 
ಕಟ್ಟಣಕ್ಕ (ನಾ). ಅಪಹಾಸ್ಯ; ಹೆಚ್ಚಾದ ಕುಚೋದ್ಯ : "ಆಯ್ತು 
ಮದುವೆ! ಅವನಿಗೂ ಅವನಪ್ಪನಿಗೂ ಒಂದೇ ಸಾರಿ, ಒಂದೇ ಹಂದರ 
ದಲ್ಲೇ ಮದುನೆ' __ಕಟ್ಟಣಕದಿಂದ ನುಡಿದನು (ಬೆಳುಮ. ೨೦೨). 
[< ಕಡಿದು + ಅಣಕ] 
ಕಟ್ಟಣಿಿ "ಕಟ್ಟಣ್ಕೆ' ನೋ. 
ಕಟ್ಟಣ್ಕಿ (ನಾ). ಭದ್ರವಾದ ಸಜ್ಜು (?); “ಬಲವಾದ ಆಯುಧ? 
(ಪಾರಸಿ, ಕೋಶ) : ಇಲ್ಲ; ತಾಯಿ. ನಾಟುವೀಟ, ಹೊತ್ತ ಹರಿಗೆ, ಕಟ್ಟಿಣಿ 
(ಪಾರಸಿ. ೧೧-೨೫೩). [ಆ ಕಡಿದು * ಅಣ್ಣಿ] 
ಕಟ್ಟಿಣಿಗಾವಲು (ನಾ). ಸುಸಜ್ಜಿತ ಸೈನ್ಯದ ಕಾವಲು: ಆತನನ್ನು 
» «- ಅರಮನೆಯ ಕಟ್ಟಿಣಿಗಾವಲಲ್ಲಿರಿಸಿರಬೇಕೆಂಬ ಮಹಾಸ್ವಾಮಿಯವರ 
ದಂಡಾಜ್ಞೆಯನ್ನೂ ನೆರವೇರಿಸಿಬಿಡು (ಬೆಟ್ಟೆ ಅ. ೨೦೯-೨೪). 
[ಕಬ್ಬಣ್ಣಿ* ಕಾವಲು (ಆ ಕಾನಲ್‌,)] 
ಕಟ್ಟಿಣೆ "ಕಟ್ಟಣ' ನೋ." 
ಕಟ್ಟೆಣ್ಸೆ "ಕಟ್ಟಕ್ಕೆ ನೋ. 
ಕಟ್ಟಣ್ಣಿ, ಕಟ್ಟಣಿ, (ನಾ). [ಸಂಗೀತ] ಗಾಯನದಲ್ಲಾಗಲೀ ನಾಟ್ಯ 
ದಲ್ಲಾಗಲೀ ತಾಳಕ್ಕೆ ಸರಿಯಾಗಿ ಹೊಂದಿಕೊಂಡು ಸಮಗತಿಯಲ್ಲಿ 
ಕಾಲಪ್ರಮಾಣ ನಿರ್ವಹಣೆಗಾಗಿ ಏರ್ಪಡಿಸಿರುವ ತಾಳಾಕ್ಸರ; 
ಜತಿ: ಪೊಂದಾಳಮಂ ಪಿಡಿದು ರಾಗಂಗೆಯ್ದು ಪಂಜಳದಲಿ ಅಂದವಡೆ 
ದಿಹ ಕೆಟ್ಟಣೆಯಲಿ ಕಡುಜಾಣ್ಮೆಯ ಸರಂದೋಜ . .. ಸೌಂದರೆ ಪಾಡಿದ 
(ಸೌಂದಪು. ೧೧-೧೪) ; ಕಾಲವನಅದು ಕಟ್ಟಣೆಗಳನಜಕಿದಾಗ ಗೌಳ 
ಶ್ರೀರಾಗಗಳಿಂದ ಮಾಳವಶ್ರೀಯೆಂಬ ರಾಗದಿಂದವರೊಲಿದಾಲಾಪಗಳನು 
ಮಾಡಿದರು (ಭರಚ. ೬೪-೫). ಕಟ್ಟಣ್ಣಿ : ಮುಂಬರಿದೆಸೆವ ಕಟ್ಟಣಿಗಳ 
ಗತಿಯ ನಿತಂದಿನಿಯರುಗಳಾಡಿದರು (ಕಂನವಿ. ೮-೬೪). ಗ] 
ಕಟ್ಟಣೆಗಾಣ್‌ (ಕ್ರಿ). [ಸಂಗೀತ] ಸ್ವರ ಸಂಯೋಜನೆಯನ್ನು ಕಾಣು 
(7): ಸೊಗಯಿಪ ವೀಣೆಯ ಕೆಟ್ಟಿಣೆಗಾಣದೆ ಮೊಗದಿರುಹಿದನು 
(ಜೀವಂಸಾಂ. ೧೧-೭). [ಕಟ್ಟಣ್ಮೆ 4 ಕಾಣ್‌] 
ಕಟ್ಟಿಣ್ಮು (ನಾ). ಅತಿಶಯವಾದ ಪರಾಕ್ರಮ, ಸಾಹಸ: 
“ಪರಾಕ್ರಮ ಕರ್ಕಶಃ = ಕಟ್ಟಿಣ್ಮಿನ ಜಟ್ಟಿಗಂ” [ನೀತಿವಾ. ೨೯-೬೩) ; 
ಕಟ್ಟಣ್ಮಿಂ ಸೃಗಾಲಂ ರೆಥಾಂತರದಿಂ ತೊಟ್ಟನೆ ಪಾಯ್ಜು (ಜಗವಿ. ೮-೭೫); 
ಕಟ್ಟಣ್ಮಿನ ಯವ್ವನಶ್ರೀಯನ್ನೇ ಒದೆದೆಳ್ಟಿ ಕೆರಳಿಸಿ (ಬೆಟ್ಟಅ. ೧೪೦-೧೬). 
[< ಕಡಿದು * ಅಣ್ಮ್ಯ್ಮ್ಯು) 
ಕಟ್ಟಿಜ್ಮುಕಾಅ (ನಾ). ಕಡುಗಲಿ; ಅತ್ಯಂತ ಪರಾಕ್ರಮಶಾಲಿ: 
ಸೈಫುಗಾಣಂ ಸಿರಿಯೊಳ್‌ ಕಟ್ಟಣ್ಮುಕಾಜಂ ವಿತತವಿತರಣೋತ್ಸಾಹದೊಳ್‌ 
(ಅರ್ಧನೇ. ೧-೩೭). [ಕಟ್ಟಿಣ್ಮು + -ಕಾಣ] 
ಕಟ್ಟದಟು (ನಾ).-ಕಟ್ಟಣ್ಮು: ಕಟ್ಟಿದಟಂದೆಯುಂ ಕಠಿನಪೀನ 
ನುಹೋನ್ನತ ಕಾಯದಿಂದೆಯುಂ ನೆಟ್ಟನೆ ನಿಂದು (ಚಿಕವಿ. ೨-೪). 
[೬ ಕಡಿದು + ಅದಟ್ಕು] 


೧೩೮೩ 


20 


23 


40 


ಕೆಟ್ಟಿಮಾಟಿತ 


ಕಟ್ಟಧಿಕಾರ (ನಾ). ಹೆಚ್ಚಿನ ಅಧಿಕಾರ; ಸರ್ವಾಧಿಕಾರ : ನಿಯತ 
ದಧಿಫೃತದುಗ್ಳಗುಡೆಸಂಚಯಕೆ ಸಂಬಾರಾದಿ ರಸ ನಿರ್ಣಯಕೆ ಕಟ್ಟಧಿಕಾರ 
ಸಿದ್ಧಾರ್ಥಂಗೆ ನೆಲೆಯಾಯ್ತು (ತೊರರಾ. ೧-೭-೨೬). 
[ಆ ಕಡಿದು * ಅಧಿಕಾರ] 
ಕಟ್ಟಿನೀತಿ(ನಾ). ಅತಿ ಅನ್ಯಾಯ: ಕಾಯಫನಕಟ ನಡೆಸಿದ ವಿಚಾರಣೆಯ 
ಕಟ್ಟನೀತಿಗೆ ಹೇಸಿ ಬೆಳುಗದಿರನಿಳಿವೋಗೆ (ಗೊಲ್ಗೊಥಾ. ೧-೪). 
[೮ ಕಡಿದು * ಅನೀತಿ] 
ಕಟ್ಟನೆ (ಅ). ಕೂಡಲೆ; ಥಟ್ಟನೆ; ತಟಕ್ಕನೆ: ಕಾಮಕ್ಕೆ ಮೋಹಕ್ಕ 
ನುಗೆಯ್ವೊಂದಾಗ್ರಹಂ ಕಟ್ಟಿನೆ ಕರಗಿತ್ತು (ರಕ್ಷಾ ಶ. ೬೨); ಅಮರರ 
ಧೇನು ಕಲ್ಲಾಯ್ತು ಪರುಷ ಕಟ್ಟನೆ ಕರಗಿತು (ಹಚಕಾ. ೧-೪೨); 
ಪರಮನೆರ್ದೆ ಕಟ್ಟನೆ ಕರಗಿ (ಪದ್ಮರಾ ೧೩-೩೧). [?) 
ಕಟ್ಟನ್ನ, (ನಾ). ೧. ಕಟ್ಟಿಕೊಟ್ಟ ಅನ್ನ; ಕಟ್ಟದ ಕೂಳು; “ಬುತ್ತಿ” 
(ಜಾನ ಕೋ. ೩೨). ೨. ಒಂದು ಬಗೆಯ ಕಲಸನ್ನ; ಕಟ್ಟೋಗರ. 
[ಕಟ್ಟು * ಅನ್ನ] 


ಕಟ್ಟಿನ್ನ, (ನಾ). ಬೇಳೆಯ ಕಟ್ಟು ಕಲಸಿದ ಅನ್ನ; ರೋಗಿಗಳಿಗೆ 


ಕೊಡುವ ಪಥ್ಯದ ಅನ್ನ: ಕೆಟ್ಟತನಕ್ಕೆ ಒಬ್ಬದವ, ಕಟ್ಟನ್ನಕ್ಕೂ ಒಪ್ಪ 
ಬೇಕು (ಗಾದೆ). [ಕಟ್ಟು * ಅನ್ನ] 

ಕಟ್ಟಪ್ಪಣೆ (ನಾ). ಕಠೋರವಾದ ಅಪ್ಪಣೆ; ಉಗ್ರವಾದ ಆಜ್ಞೆ: 
ಗೋಪುರದ ಕಿಟಕಿಯನ್ನು ಸೇರಬೇಕೆಂದು ಅರಸನ ಕಟ್ಟಪ್ಪಣೆ (ಮಣಿಸ. 
೪೫); ಆ ಕೋಟಿಯೊಳಗೆ ಹೊರೆಗಿನನರಾರೂ ಹೋಗಬಾರೆದು'ಎಂದು 
ಕಟ್ಟಪ್ಪಣೆ ಮಾಡಿದರು (ನಡೆದಾ. 1, ೪೪೨). [ ಕಡಿದು + ಅಪ್ಪಣೆ] 

ಕಟ್ಟಪ್ಪುಣಿ (ನಾ). (ಕರಾ) (ಗದ್ದೆಗಳ ನಡುವಿನ) ಬದು ; ತೆವರು : 
ಅಗತ್ಯ ವಿದ್ದೆಷ್ಟು ಮಣ್ಣನ್ನು ತೋಟಕ್ಕೂ ಕಟ್ಟಪ್ಪುಣಿಗಳಿಗೂ ಹಾಕೆದೇಕು 
(ಮಣ್ಣನಂ. ೮೩). [+ ತುಳು. ಕಟ್ಟಪುಣಿ) 

ಕಟ್ಟಿ ಬಡಿಸು (ಕ್ರಿ). ತೊಂದಕೆ ಕೊಡು; ಕಾಡು; ಪೀಡಿಸು : ಬೇಸರೆನು 
ಬಹುಕಟ್ಟ ಬಡಿಸಲು ಬೇಸರೆನು ಅವನೀಗ ಶಿಷ್ಯನು ಬೇಸರಿಲ್ಲದೆಯಿಹನು 
(ಜ್ಞಾನಸಿಂ. ೧-೨೯). [ಕಟ್ಟ 

ಕಟ್ಟಭಿಮಾನ (ನಾ). ಹೆಚ್ಚಿನ ಅಭಿಮಾನ ; ವಿಶೇಷವಾದ ಹೆಮ್ಮೆ: 
ಧರೆಗೆ ಕಟ್ಟಭಿಮಾನ ಹೆಂಡಿರ ಹರಿಬವಾ ಹರಿಬದಲಿ `ಕೆಡಹುವುದರಿಯನು 
(ಕುವ್ಯಾಉ. ೬-೨೪) ; ಬಿಸುಬಳೊದಟಜುತ ಶೂ ರ್ಪ೯ಣ ಖಿ ನಿವಡಿಸಿದ 
ಕಟ್ಟಿಭಿಮಾನ ವಿಲಸಿತ ಬೆಸುಗೆಗಳಚಿದೆ ನಾಸಿಕವನಿದಿರಲಿ ಖರಾಸುರೆನ 
(ತೊರರಾ. ೩-೫-೩). [೭ ಕಡಿದು * ಅಭಿಮಾನ] 

ಕಟ್ಟಭಿಮಾನಿ (ನಾ). ಹೆಚ್ಚಾದ ಅಭಿಮಾನವುಳ್ಳವನು ; ಮಾನ 
ಧನ: ಇವನು ಕಟ್ಟಭಿಮಾನಿ ಭಂಗಿಸಿ ಬಿಟ್ಟೊಡೀತಂಗಿದುವೆ ಮರಣವಲ 
(ಕುವ್ಯಾಅ. ೨೨-೪೦). [ಆ ಕಡಿದು * ಅಭಿಮಾನಿ] 

ಕಟ್ಟಿಭೋ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕಟ್ಟಳೋ ಪ್ರಿಥುವೀ 
ರಾಜ್ಮಂಗೆಯೆ (ಎಕ. ೫11, ಮದ್ದಗಿ. ೫೦-೧; ಸು. 950). [?) 

ಕಟ್ಟಿಮರ (ನಾ). ಒಂದು ಕೆರೆಯ ಹೆಸರು (?) : ಡುನ್ನುಮಿಯೆನ್ಟು 
ವರ್ಷಮೃ್ರವತ್ತಿ೯ಸೆ ಕಟ್ಟಿಮರರ್ಕೆಜ್‌ಯುಮಂ ಕಟ್ಟಸಿ ದೇಗುಲಂ 
ಮಾಡಿಸಿ (ಎಕ. ೪11, ಶಿಕಾರಿ. ೨೮೪-೫ ; 907). [?] 

ಕಟ್ಟಮಸ್ತು "ಕಟ್ಟುಮಸ್ತು' ನೋ. 

ಕಟ್ಟಮಾಟತ (ನಾ). (?) : ಬ್ರಹ್ಮಸಮುದ್ರದ ಅಶೇಷ ಮಹಾಜನಂಗಳು 
ಕೊಟ್ಟಿ ಗೌಡಿಕೆಯ ಪ್ರಿಕ್ತಿ ಕಟ್ಟಮಾಟತಕೆ ಪ್ರತಿಯಾಗಿ ಮಾ ೫ ಗವುಡ 
ಆಮಿತಗವುಡಂಗಳ ಕಯ್ಯಲು ಪಾದಪೂಜೆ ಕೋಟಃಕೆ ಗ ೨೫ ಸ ೧೦ 
ಕೊಂಡು ಗವುಡುಂಬಳಿಯಾಗಿ ಕೊಟ್ಟ ಗದ್ದೆ (ಎಕ. ೪1; ಕಡೂರು. 
೫೬-೨೦; 1235), [?] 


ಕೆಟ್ಟಿರಣ್ಕಾ ೧೩೮೪ ಕಟ್ಟಕ್ಕೆ 


ಕಟ್ಟರಣ್ಯ (ನಾ). ದಟ್ಟವಾದ ಕಾಡು: ಕೊಟ್ಟಗೆಯ ಕಾಮಧೇನುವ 
ನೊಲ್ಲದಳ್ತಿಯಿಂ ಕಟ್ಟಿರಣ್ಮದ ಪುಲಿಯನಆಸಿ ಕರೆಯಲ್ಯೊದೆಯ ಕಟ್ಟುವೆ 
ಯಲಾ (ಜೈ ಮಿಭಾ. ೧೦-೨೦). [೮ ಕಡಿದು + ಅರಣ್ಯ) 

ಕಟ್ಟರಸ, ಕಟ್ಟರಸು (ನಾ). ದೊಡ್ಡ ಅರಸ; ಪ್ರಬಲನಾದ ರಾಜ: 
ಗ್ರಹದಂತೆ ಮಂತ್ರಕ್ಕೆಜಗದೆ ಕಟ್ಟಿರಸನಂತೆ ತಂತ್ರಕಾಸೆಗೆ ಯ್ಯ ಡೆ 
(ಧರ್ಮಾಮೃ. ೪-೪೬) ; ಕಟ್ಟರಸರೊಡನೆಮಗೆ ವೈರವೇಕೆ (ಭಾವಚಿಂ. 
೫-೨೧). ಕಟ್ಟಿರೆಸು : ಕಟ್ಟರಸಿನ ಕುವರನ ಚೆಲ್ವಿಕೆಯನು ಕಣ್ಣಿಟ್ಟು 
ನೋಡಿದ ಮಾತ್ರದೊಳು ಬಟ್ಟಜವ್ವನೆಯರ ಬಳಗಳಂಗೋದ್ಭವನಟ್ಟುಳಿ 
ಯತಿಘನಮಾಯ್ತು (ನೇಮಿಸಂ. ೮-೨೬); ಗರ್ವದಿಂದೆಮ್ಮ ರಾಜ್ಯವ 
ನಟ್ಟುಳಿಯನು' ಮಾಡುವುದನು ಕಟ್ಟರಸಿನ್ನು ತಾಳನು (ಕುರಾಸಾಂ. 
೧೦-೧೫) ; ನಟ್ಟಿಣೆ ಬೇಡ ನಮ್ಮರಸುಗಳ್‌ ನಿನಗೊಲ್ಲು ಕೊಟ್ಟ ಮೇಲ 
ಹುದು ನಿನ್ನೊಡವೆ ಕಟ್ಟರಸಾದರೆ ಮನೆಯೊಳಿರುಳ್ಳುದ ಕುಟ್ಟಿನುಡಿವೆನೆಂದ 
ಳೊಡನೆ (ಭರಚ. ೪೩-೧೨). [೮ ಕಡಿದು * ಅರಸ್ಕ] 

ಕಟ್ಟಿರಸು 'ಕಟ್ಟರಸ' ನೋ. 

ಕಟ್ಟರಸುತನ (ನಾ). ದೊಡ್ಡ ಅರಸುತನ; ಪ್ರಬಲ ರಾಜತನ: 


ಈ ಪರಿಯೊಳತಿಶ್ರಮಾಪಹರಮುಂ ಶ್ರಮಕಾರಿಯುಮಲ್ಲದಿರ್ಪ ಕಟ್ಟರ |' 


ಸುತನಂ ಸ್ವಹಸ್ತಧೃತದಂಡಮಹಾತಪವಾರಣೋಪಮಂ (ಶಾಕುಂತ. 
೬೨-೧೦೬). [ಕಟ್ಟಿರಸು (ಆ ಕಟ್ಟರಸ) + -ತನ] 

ಕಟ್ಟಿರೆ "ಕಟ್ಟಅವೆ' ನೋ. 

ಕಟ್ಟಿಲ್‌, ಕಟ್ಟಲು (ನಾ). ೧. ಕಟ್ಟಲ್ಪಟ್ಟದ್ದು; ಕಟ್ಟಿಸಿಕೊಂಡ ಸ್ಥಿತಿ; 


“ಬದ್ಧ, ಸಿತ” (ನಾಟಕಾ. ಕಿ). ಕಟ್ಟಿಲು: ೧. (8). ೨. ನಾಟಕ. 
ವನ್ನು ಪ್ರದರ್ಶಿಸುವ ವೇದಿಕೆ; ರಂಗಭೂಮಿ; ಸ್ಟೇಜು : ಕಟ್ಟಲಿನ: 


ಮುಂದೆ ಕುಳಿತಿರುವ ಜನಗಳ ಮಧೆ. “ಎರಡನೆಯ ಕಟ್ಟಿಲಿಗೆ ಹೋಗು 
ವುದು ಪ್ರಯಾಸ (ನನ್ನೂರು. ೧೧೯). 
[ಕಟ್ಟು ೬ -ಆಲ್ಫ್‌?. / ತಮಿ. ಮಲ. ಕಟ್ಟಲ್‌ - ಮಂಚ] 

ಕಟ್ಟಲು "ಕಟ್ಟಲ್‌' ನೋ. 

ಕಟ್ಟಲೆ "ಕಟ್ಟಳ್ಳೆ' ನೋ. 

ಕಟ್ಟಲೆಜ್ಬರ (ನಾ). ಅವಧಿ ಜ್ವರ; ಕಟ್ಟಿನ ಜ್ವರ; ಗಡುವಿನ ಜ್ವರ: 
ಕಟ್ಟಲೆಜ್ವರದಿಂದ ಹುಡುಗ ಬಲಹೀನನಾಗಿದ್ದಾನೆ (ರೂಢಿ), 

[ಕಟ್ಟಲೆ (ಆ ಕಟ್ಟಕ್ಕೆ) * ಜ್ವರ] 

ಕಟ್ಟವತ್ತಿ (ನಾ). - ಕಟ್ಟವತ್ತಿಗೆ: *ವೃತ್ತಿಕೆಯೆನಲ್‌ ಕಟ್ಟ ವತ್ತಿ? 
(ಮಂಗರಾ. ೪೩-೪೩). [< ಕಟ್ಟವತ್ತಿಗೆ] 

ಕೆಟ್ಟವತ್ತಿಗೆ (ನಾ). ಶಂಖಪುಸ್ಸಿಗಿಡ: “ಅಮ್ಮಂಗೊಡಲಿ - ಹೆಗ್ಗಟ್ಟ 
ವತ್ತಿಗೆ” (ಶಮದ. ಪರಿ. ೨); *ಅಮ್ಮಂಗೊಡಲಿ ಕಟ್ಟವತ್ತಿಗೆ” 
(ಕವಿಕಂ. ೨೧೭) ; ತಿಗಡೆ ಶುಂಠಿ ಶಿವೆ ಬೆಲ್ಲಮೆಂಬ ಮರ್ದುಗಳನಕ್ಕೆ 
ಪುರಿದಿರ್ದ ಕಟ್ಟಿ ವತ್ತಿಗೆಯ ಬಿತ್ತುಗಳನಕ್ಕೆ ತಿಂಗೆ ಮಾಡುಗುಮದಾರ್ಗ 
ಮಧಿಕಂ ವಿರೇಕಮಂ (ಲೋಕೋಪ. ೯-೩೫) ; ಶಂಖಿನೀ - ಕಟ್ಟಿ ನತ್ತಿಗೆ 
(ವಿವೈವಿ. ೫೯). [?] 

ಕಟ್ಟವಸರ (ನಾ). ೧. ಉಚಿತ ಸಮಯ : ನೆಟ್ಟನೆ ಮಹೀಶ್ವರಂ ಹಿರಿದು 
ಕಜ್ಜಕೆ ನಿನ್ನನೊಡಗೊಂಡು ಬಾಯೆನಲೈ ಕಟ್ಟ ನಸರಕೆ ಬಂದೆನು (ಜೈ ಮಿಭಾ. 
೩೧-೪೪. ೨. ಹೆಚ್ಚಿನ ಆತುರ — ತ್ವರೆ: “ಆ ಮೂರು ಮನೆಗಳವರ 
ಇಚ್ಛೆಗೆ ಪ್ರಾಮುಖ್ಯತೆಯನ್ನು ಕೊಡು ವ ಕಟ್ಟವಸರವದೇನೆಂಬುದನ್ನು 
ಮಹಾರಾಣಿಯವರು ತಿಳಿಯಬಯಸುತ್ತಾರೆ* (ಸವತಿ. ೧೬೯). 

[<೬ ಕಡಿದು + ಅವಸರ] 

ಕಟ್ಟಿವಾಳಿ (ನಾ). ೧. ಮೊಂಡು ಹೆಂಗಸು; ಮೊಂಡಿ. ೨. ತುಂಟು 

ದನ; ಮೊಂಡುದನ (೪). [?. ! ಮಠಾ. ಖಟ್ಕಾಸ್‌] 


ಕಟ್ಟಿಶನ (ನಾ). ಒಂದು ಬಗೆಯ ಕಲಸನ್ನ; ಕಟ್ಟೋಗರ : ಉತ್ತಮದ 
ತುಪ್ಪಮಂ ಕಲಸಿಕೊಂಡೋಗರವ ಹತ್ತೆಂಟು ಬಗೆ ಮಾಡಿ... ಬಿಳಿಯು 
ಪ್ಪುಳ್ಳಿಯಿಕ್ಕಿ ಪರಿಮಳಪಿಕ್ಸಿ ಕಟ್ಟಿ ಶನಮ ೦ ಮಾಳ್ಬುದು (ಸೂಪಶಾ. 
೩-೧೭). (ಕಟ್ಟು, ಅಶನ] 

5| ಕಟ್ಟಿಸವಸ (ನಾ). ತೀವ್ರವಾದ ಆತುರ: ನನಗೆ ಕಟ್ಟಸವಸದ ಕಾರ್ಯಾಂ 
ತರವು 'ಪ್ರಸನ್ನವಾಗಿದೆ (ಬೆಟ್ಟೆ ಅ. ೧೩೧-೧೧). [« ಕಡಿದು ೬ ಅಸವಸ)] 
ಕಟ್ಟಿಳಲಿಕೆ (ನಾ). ಅತಿಯಾದ ದುಃಖ; ಹೆಚ್ಚಿನ ವ್ಯಥೆ: ಕಾಲ್ನಡೆ 
ಯಿಂದ ಕಡುಕಾಹುರದ ಕಟ್ಟಳಲಿಕೆಯಲ್ಲೆ ದಿದನವನಿಜಾಪತಿಯ (ತೊರರಾ. 

[ಆ ಕಡಿದು 4 ಅಳಲಿಕೆ (ಆ ಅಳಲೈ)] 
10| ಕಟ್ಟಿಳೆಲು (ನಾ). - ಕಟ್ಟಿಳಲಿಕೆ: ಮುಂಗಾಣದಾತುರದೊಳಲ್ಲಲ್ಲಿ ತಡ 
ವರಿಸಿ ಕೆಡೆದೆದ್ದು ಕಟ್ಟ ಳಲುರಿಯೆ ಸರದೊಳೋಆಲಿ ಕರೆಯುತ್ತ (ಹಚಕಾ. 

೧೨-೨೩). [೮ ಕಡಿದು + ಅಳಲ್ಲು (« ಅಟಲ್ಡ್‌)] 
ಕಟ್ಟಳನಿ (ನಾ). ೧. ಘೋರ ಕಾಳಗ: ಕಟ್ಟಳವಿಯಲಿ ವೈರಿರಾಯನ 
ನಿಟ್ಟಳಿಸಿ ಮುಜೀಯೆಸುತ ಬರಲಡಗಟ್ಟ ತಡೆದರು (ಕುವ್ಯಾಕ. ೧೧-೩೪) ; 
15| ಕೆಣಕಿದುದು ಕಟ್ಟಿಳನಿಯಲಿ. .. ಬಲಿಮುಖವ್ರಾತ (ತೊರರಾ. ೬-೩೦-೩೫). 
೨. ಶೀರ ಸಮಾಸ, --ಸನಿಯ : ರಥವನು ಹರಿಸಿ ಭೀಷ್ಮನ ಹತ್ತೆಬರೆ 
ಕಟ್ಟಿಳವಿಯಲಿ ಹಾ ಮುತ್ತಯನು ಸಿಲುಕಿದನು ಶಿವಶಿವಯೆನುತ ಬಲ 
ಬೆದಜಕೆ (ಕುವ್ಯಾ ಭೀ. ೬-೨೪) ; ರಥ ಚಕ್ರನನು ಕಡಿಕಡಿದು ಬಿಸುಟನು 

ಹೊದ್ದಿದನು ಕಟ್ಟ ಳವಿಯಲಿ ಕರ್ಣ (ಕುವ್ಯಾದ್ರೋ. ೧೩-೫೯). 

20 [< ಕಡಿದು * ಅಳವಿ] 
ಕಟ್ಟಳಿಕೆಲ್‌ (ನಾ). ಒಂದು ಕೆರೆಯ ಹೆಸರು: ಕಟ್ಟಳಿಕೆಜಿ ಯ 
ಬಡಕಿಯ ಕಟ್ಟೆಯ ಕೆಳಗೆ ಬಿಟ್ಟಿ ಭೂಮಿ ಕಮ್ಮ ೭೦೦ (ಸೌಇಇ. 1x-, 
೨೬೭-೬೯ ; 1160). (ಕಟ್ಟಿಳ್ಳಿ + ಕೆಲ್‌] 

ಕಟ್ಟಳಿಪು (ನಾ). ಬಹು ದುರಾಸೆ: ಕಟ್ಟಳಿಪಿಂದೊಳ್ಳುಣಮಂ ಬಿಟ್ಟುಂ 


೨-೩-೫೩). 


25 ಲಘುಪಾತ್ರನಾಗಿ (ಸಮಪ. ೧೫-೩೬). [ಆ ಕಡಿದು * ಆಳಿಪು] 


ಕಟ್ಟಳುಕು (ನಾ). ಬಹಳ ಭಯ; ಅತಿಭೀತಿ : “ಬಹಳ ಭಯ, ಭೀತಿ, 

ಅಂಜಿಕೆ, ದಿಗಿಲು; ಕಟ್ಟಳುಕು ೫ (Dread. ಇಂಕನಿ). 

[<೬ ಕಡಿದು * ಅಳುಕ್ಕು (ಎ ಅಳ್ಳ್ಯು)] 

ಕಟ್ಟಳ್ಳೆ, ಕಟರೆ, ಕಟಳೆ,-ಕಟ್ಟಣ್ಕೆ, ಕಟ್ಟಲೆ, ಕಟ್ಟಿ, ಖಟ್ಲಿ (ನಾ). 
80, ೧: ನಿಯಮ; ಅಪ್ಪಣೆ; ಆಜ್ಞೆ; ಕಟ್ಟುಪಾಡು : ನಿಮ್ಮ ಕಾಲದ 
ಕಟ್ಟಳೆಯ ಕಲಿತನಕ್ಕೆ ನಾನು ಬೆಆಗಾದೆನು (ಅವಚಂ. ೧೩-೫೨) ; ಈತಂ 
ಗಿಂತೀ ಪುರದೊಳಗೋತನ್ನ ಮನಿಕೃದಂತೆ ಕಟ್ಟಿಳೆಯಂ ಮೇಣೇತೆಆದಿಂ 
ಮಾಲಸ್ಟಿ ವು (ಉದ್ಭಟ. ೧೧-೯೫) ; ಹುಟ್ಟಿಸುವ ರಕ್ಷಿಸುವ ಭಕ್ಷಿಪ ಕಟ್ಟಳೆಯ 
ನಳವಡಿಸಿ ( ಪ್ರಭುಲೀ. ೧-೨೧) ; ಕಾವಲು ಕಟ್ಟಳೆ ಫುರಡೊಳು ಬಿಡದೆಚ್ಚ 
33 ಆಕೊಳಗಿರಲೆಂದು ಪೊಡವೀಶ್ವರೆ ದಳಪತಿಗೆ ನೇಮವನಿತ್ತು (ಕಂನವಿ. 
೧೨-೯೮). ೨. [ನಾಟ್ಯ) ಭರತನಾಟ್ಯದಲ್ಲಿ ಹಸ್ತಮುದ್ರೆಗಳನ್ನು 
ತೋರಲು ಬೆರೆಳುಗಳೆ ನ್ನು ಜೋಡಿಸುವ್‌ ಕ್ರಮ, ರೀತಿ: 
ಕರದಭಿನಯ ಕಟ್ಟಳೆ ಕಳಾಸಿಕೆಯಿಂದ ಸಿರಿಯರಸನನೋಲಗಿಪರು 
(ಕಂನವಿ. ೭-೧೦೭) ; ಗಿಳಿಯ ಕಟ್ಟಳೆ ಸೋಗೆನವಿಲಾಟ ಹಂಸೆಯೆರಳೆಗಳ 
40 ಗತಿ ಗಂಡುವೇಸಗಳ ಬಗೆಬಗೆಯಭಿನಯ ಪಿಲಾಸಗಳಿಂದ ತಲೆದೂಗಿ 
ಸಿದರು ಸಭೆಯ (ಕಂನವಿ. ೨೧-೧೧೬). ೩. (ಚಿನ್ನವನ್ನೂ ರತ್ನವನ್ನೂ 
ತೂಗುವ) ತೂಕ; ಅಳತೆ; ಪ್ರಮಾಣ : ಒಟ್ಟದ ಪೊನ್ನಬೆಟ್ಟುಗಳ 
ನೀನೆಡೆಗೇವುದೊ ತೂಕಮೆನ್ನ ಕೆಯ್ಯಟ್ಟಳೆ ಕೊಳ್ಳಿಂ (ಪಂಪಭಾ. ೬-೩೯); 
ಹೊನ್ನ ತೂಗಿದ ತ್ರಾಸು ಕಟ್ಟಳೆ [ಸಾಕಾಂ. ಣೆ) ಹೊನ್ನಿಂಗೆ ಸರಿಯಪ್ಪುದೆ 
4 (ಅವ ಚಂ. ೧೦೮-೪೯೦) ; ಸೊಗಸು ಮಿಗಲಾ ತ್ರಾಸು ಕಟ್ಟಳೆಯೊಗು 
ಮಿಗೆಯ ಮಾಷಗಳ ಪದ್ಧತಿಯಗಲದಳಿ ಹರಹಿದನು (ಸಂಭನ. ೩೨-೩೩). 


ಕಟ್ಟಿಳ್ಳಿ 
೪. ದೇವಸ್ಥಾನದಲ್ಲಿ ನೈವೇದ್ಯದ ವರ್ಪಾಟು: ಇಂದು ಏನು ಕಟ್ಟಳೆ? 
(ರೂಢಿ). ಕಟಿಲೆ: ೫ ಮಠ ಮೊದಲಾದುವುಗಳಿಗೆ ಕೊಡುವ 
ಕಾಣಿಕೆಯ ನಿಗದಿ; ಸೇವೆಯ ಕಾಣಿಕೆ ; ಸೇವಾಕ್ರಮ : ಆ ರಾಮಇ 
ದೇವರಿಗೆ ನಂಮ ಅರಮನೆಯಲು ಕೊಡುವ ಕಟಲೆಗೆ ಆ ರಾಮಣಇ ದೇವರ 
ಸಂನಿಧಿಯಲು ಹಿರಂಣ್ಕೋದಕ ದಾನ ಧಾರಾಪೂರ್ವ್ವಕವಾಗಿ ಧಾರೆಯ 
ನೆರದು ಸಮರ್ನಿಸಿ ಕೊಟ್ಟಿದು (ಎಕ. ೫1, ಮೊಳಕಾ. ೩೧-೪; 1586). 
ಕಟಳಿ: ೧. ಅಧಿ[ಕಾರಿ] ಸುಂ೬ಗ ತಳವಾರರು ಆರು ಊಗದಾಂಗೆ ಕಟಳೆ 
ಯನು ಮಾಡಿ ಸರ್ವ್ವಮಾನ್ಯವಾಗಿ ನಡಸಿ ಬಹದು (ಸಾಇಇ. 1x-ii, 
೪೨೯-೩೮ ; 1405); ತಂನ ಪೂಜೆಯ ಮಾಡುವಹಾಗೆ ಕಟಳೆಯ ಮಾಡಿ 
ಕೊಂಡನು (ಎಕ. ೫1, ದಾವಣ. ೧೪೫-೬; 1). ಕಟ್ಟಿಣೈೆ: ೧. ಆಡುವ ಚಿತ್ತ 
ನಿಜವಸ್ತುನಿನ ಗೊತ್ತನಅಯದೆ ತನ್ನ ಇಚ್ಛೆಯಲ್ಲಿ ಹರಿದಾಡುತ್ತಿದೆ 
ಸೋಡಾಇದೆಕ್ಕೆ ಒಂದು ಕಟ್ಟಣೆಯ ಗೊತ್ತ ಲಕ್ಷಿಸಿ ಕಟ್ಟು ವಡೆವಂತೆ ಮಾಡು 
(ತುಜುಗಾ. ೪೦) ; ಸುಖಂಗಳಿಗೆ ಪಡಿಯ ಆ ಕಟ್ಟಣೆಯೊಳಿಕ್ಳುತೆಯ್ದೆ ಬಂ 
ದಫುದಾಗಿಯೇ (ವೀಕೈಪು, ೫-೯-೧೮) ; ಕಟ್ಟಿಣೆಯಿಲ್ಲದಪ್ರತಿಮನೊಳಗೆ 
ಯಳವಟ್ಟಿರ್ದ ಮೋಳಿಗೆಯಯ್ಯ (ಮೋಳಿಪು. ೫-೧೩೮). ಕಟ್ಟಲೆ : 
೧. ಹುಟ್ಟಿದವರಿಗೆ ಸಾವು ತಪ್ಪದು ಬೊಮ್ಮನ ಕಟ್ಟಿಲೆ [ಪಾಕಾಂ. ಣಿ, ಳಿ] 
ಇದಕಂಜಲೇಕೆ (ಕುರಾಸಾಂ. ೩೩-೧೦೧) ; ಕುಜಕಿಯ ಹಿಂಡಿನ ಕಾನಲಿಹು 
ದೆಂದಜುಹೆ ತೋಳಗೆ ಕಟ್ಟಲೆಯೆ (ಕೋಗಯ. ೨೪-೧೪) ; ರಾಯ ರಾಜ್ಯ 
ಭಾರವಂ ಮಾಡಿದುದಕ್ಕೆ ಕಟ್ಟಲೆ ತಪ್ಪದೆ ನಡೆವುಡೇ ಫಲ (ಬತ್ತೀಪು. ೨೭). 
4. ಧಾನ್ಯಂ ಗುಂಜೆ ಮೂಷ ಕಟ್ಟಳೆ ಮೊದಲಾದುವಕ್ಕುಂ (ಶ್ರಾವಕಾ. 
೫೮-೨೦). ೫. ಈ ದೊರೆಗಳ ಸಂಸಾರವೆಲ್ಲಾ ಮಹಾಲಯ ಅಮಾವಾಸ್ಯೆ 
ಕಟ್ಟಲೆ ಮಾಡುವುದಕ್ಕಾಗಿ ಪ್ರತಿವರುಷವೂ ಕಣಕುಪ್ಪಗೆ. ಹೋಗುತಾ 
ಇದ್ದರು (ಚಿತ್ರಪಾ. ೪೮). ೬. ಸರದಿ; ಪಾಳಿ: ಒಂದೊಂದು ಶುಕ್ರವಾರ 
ಒಬ್ಬೊಬ್ಬರ ಮನೆಯ ಕಟ್ಟಲೆ (ಇಬದು. ೧೧೨). ಕಟ್ಟೆ: ೧.ಕಟ್ಲೀ ಮಾಡಿಸಿ 
ಯಿರುವುದರಿಂದ (ಎಕ. ೪1, ಕೊಪ್ಪ. ೪೮-೪೨ ; 1811). ೪. ಹೀಗಾಗಿ 
ದೇವಸ್ಥಾನದಲ್ಲಿ ವಿಶೇಷ ಕಟ್ಟಿ ಶ್ರಾವಣದಲ್ಲಿ ಪ್ರತಿದಿನವೂ ಇದ್ದದ್ದೇ 
(ಹೊಸಕ್ಷಿ ೧೫). ೬, ಅವಧಿ; ಸಮಯ: ಕಟ್ಟಿ ತುಂಬಿದ ಮೇಲೆ ಕ್ಷಣ 
ಮಾತ್ರ ಇರಲಿಲ್ಲ ಅಸ್ಕಆಸೊಳು ಪುರೆಂದರವಿಕಲನೆನು ಮನವೆ (ಪುರಂದ. 
೨-೬೧-೫), ೮. ಕ್ರಮ; ಪ ದ್ಧ ಶಿ: ಚಿನಿವಾರರು ಸರಾಫಚೀಲವನ್ನು 
ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ ಕಟ್ಟಿ ಉಂಟಷ್ಟೆ 
(ಕ ಥಾಮ ಂ. ೧೫-೧೬). ೯. ದಾವ; ವ್ಯಾಜ್ಯ: ಕಾಲುಪಾಲು ಹೊಲ 
ಬಿಡಿಶಿಕೊಡದೆ ತ್ತಕರಾರ್ರು ಮಾಡುತ್ತಾರ್ರೆ೦ಬುದಾಗಿ ಫಿರಿಯಾದಿ 
ಮಾಡಿದರ್ರಿಂದ ಕಟ್ಟಿ ಮಾಡಿಶಿ (ಎಕ. ೫1 (5), ಚನ್ನಗಿ. ೮೫-೧೬ ; 1821); 
ಅವರ ಮೇಲೆ ಕಟ್ಟಿ ಹೂಡಿದರು (ರೂಢಿ). ೧೦. [ವೀಶೈ] ಗುರುಗಳ 
ಪಾದಪೂಜೆಮಾಡಿ ಪಾದೋದಕ ಸ್ವೀಕರಿಸುವುದು: ಕಟ್ಟಿ ತೆಗೆದು 
ಕೊಳ್ಳಲು ಬನ್ನಿ (ರೂಢಿ). ಖಟ್ಲೆ: ೯. ಒಂದು ಕೊಲೆಯ ಖಟ್ಟಿಯು 
ಸರಕಾರದ ಪರವಾಗಿ ದಾಖಲಮಾಡಲ್ಪಟ್ಟಿತು (ಲಂಚಪ್ರ. ೯); ಪತ್ರಿಕಾ 
ಚೌರ್ಯಕ್ಕೆ ಖಟ್ಲೆ ಮಾತ್ರ ಹಾಕಬೇಕಾಗಿಲ್ಲ (ಗಾಳಿಪ. ೩೪); ಸೋಡ 
ಪತ್ರಗಳ ಖಟ್ಲಿಯಲ್ಲಂತೂ ಅವನದು ಎತ್ತಿದ ಕೈ (ಮೊಸಾಸಾ. ೪೧). 
೧೧. ರೀತಿ; ಮಾರ್ಗ: ವಾಸವನೆ ನಾವು ಸೋಲುವರಲ್ಲ ಬಂದ 
ಖಟ್ಟಿಯನರಿದು ಪೋಗೆಂದನು (ತುರಂಗ. ೧೬-೩೪). 

(ದೇ. ॥ ಶಮಿ. ಕಟ್ಟಿಳ್ಳಿ ; ತುಳು. ಕಟ್ಟಳೆ; ತೆಲು. ಕಟ್ಟಡ, ಕಟ್ಟಡಿ] 
ಕಟ್ಟಳ್ಳೆ (ನಾ). ಗಟ್ಟಿ ಮಜ್ಜಿಗೆ; ನೀರು ಬೆರಸದ ಮಜ್ಜಿಗೆ; “ಮಜ್ಜಿಗೆ? 
(ಚತುನಿ. 8. 1, ೪೭) : ಕಾಯ್ಬವನ ಬಿಸುಪಿಗೇಂ ಬಿರ್ದಾಗಿ ತಂದಿತ್ತ 
ಕಟ್ಟಿಳೆಯ ಮೊಗೆಯೇ? (ಕಾಲೂರ. ೧೨೭-೨೭೦). 

[< ಕಡಿದು + ಆಳ] 


೧೬೮೫ 


55 


ಕೆಟ್ಟಾಗುಳಿಕೆ 


ಕಟ್ಟಿಕ್ಳಿ (ನಾ). ವಿಗ್ರಹ; ಪ್ರತಿಮೆ: ಕಟ್ಟಳೆ [ನಾರಾಂ. ಣೆ]ಯೊಳಗಣ 
ಕಾಂಸ್ಕದಂತೆ, .. ಚಿನ್ನದೊಳಗಣ ಬಣ್ಣದಂತೆ (ಆದವ. ಹ. ೨-೮). 
[ದೇ. ॥ ತಮಿ. ಕಟ್ಟಳ್ಳಿ] 
ಕಟ್ಟಿಳೆಮರ (ನಾ). ಸೈನ್ಯದವರ ಒಂದು ಸಾಧನ (?): ಸರಕಿನ 
ಕೋಣೆ ಕಟ್ಟಳೆಮರಂ ಕುಡುಗೋಲ್‌ ತೆರೆಸೀರೆ ದಬ್ಬಳಂ ಹುರಿ ಗಡಹಾರೆ 
* **ಎಂಬುರುತರ ಸಾಧನಂಬೆರೆಸು ದಂಡಿನವರ್‌ ಪೊಜಮಟ್ಟಿ ರರ್ಥಿಯಿಂ 
(ತ್ರಿಪುವಿ. ೨೪-೨೮೫). [ಕಟ್ಟಳೆ ? + ಮರ್ಮ] 
ಕಟ್ಟಳ್ಳಲನ್‌ "ಕಟ್ಟ ಲ್‌? ನೋ. 
ಕಟ್ಟಳ್ಳಿ (ನಾ). ಗಾಢತೆ; ಸಮ್ಮರ್ದ; ಒತ್ತಾಗಿ ಸೇರಿರುವುದು: 
ಕಟ್ಟಳೆ, ಕಟ್ಟಳ್ಳೆ (ಶನುದ. ೧೮೦ ಪ್ರಯೋ). [೬ ಕಡಿದು * ಅಳ್ಕೈ) 
ಕಟ್ಟಿ ಅನೆ, ಕಟರೆ, ಕಟ್ಟರೆ, ಕಟ್ಟಆಕಿ, ಕಟ್ರಿ (ನಾ). ಅರಗದಿರುವುದು; 
ಅಜೀರ್ಣ : ಕಟ್ಟಿಣನೆಯಾದೊಡಾಂ ಮುಟ್ಟ ಸುವೆನೇ ಕಾಲದೃಸ್ಟಿ 
ಯೆಂಬಡೆ ಹಾಲ ಮುಚ್ಚಿಕೊಂಡಾಂ ಬಂದೆ (ಲಶಿಚಿಂ. ೩೭-೫೮); ಮೆಟ್ಟಿ 
ಕೊರಳ ಕೊಯ್ದು ಪ್ರಳಯದ ಕಾಲಗೆ ಕಟ್ಟಜವೆಯ ಮಾಡಿದರು (ಕಂನವಿ. 
೧೪-೮೬). ಕಬಿರೆ: ಕವಿ ಶೃಂಗಾರದ ವಿವಿಧ ಮುಖಗಳನ್ನು ಕಟರಕೆಯಾಗು 
ನಷ್ಟರಮಟ್ಟಗೆ ವರ್ಣಿಸಿದ್ದಾನೆ (ನಂಜುಂಡ. ೯೭). ಕಟ್ಟಿರೆ: ನೂರು 
ನಸಂತಗಳ ಹೀರಿ ಕಟ್ಟರೆಯಾಗಿದೆ ಇದರ ಜೀನ (ಶಿಲಾಲ.೪೨). ಕಟ್ಟಿ ಅಕಿ: 
ಮಾಣನವನೆಂದುಮೇನ್‌ ತನ್ನೆ ದರ್ಜೆ ಯೆ ಕಟ್ಟಜೇಯಿನೋಗಡಿಪುವನ್ನಂ 
(ಬದ್ಧಪ್ರ. ೧೦-೨೦೩). ಕಟ್ಟೆ: ಅಜೀರ್ಣದಿಂದ ಕಟ್ರೆಯಾಗಿ (ಶಿವದ. 
[೮ ಕಡಿದು * ಅಜವೆ (£ ಆಅಮೆ)] 
ಕಟ್ಟಿಅಕಿಕೆ (ನಾ). ೧. ವಿಶೇಷವಾದ ತಿಳಿವಳಿಕೆ. ೨. ಸುಪ್ರಸಿದ್ಧ; 
ಹೆಚ್ಚಿನ ಪ್ರಸಿದ್ಧಿ : ಕುಜಂವಾನಿಸನಾನೆ ಕುಬುದ್ಧಿ ಯಾನೆ ಕಟ್ಟೀಆರಕೆಯ 
ದುಷ್ಟನಾನೆ ಮಣಕ ದೇವ ಮದೀಯ ಶತಾಪರಾಧಮಂ (ಶಬಶಂ. ೪-೧೯). 
[ಆ ಕಡಿದು * ಅಜಕಿಕೆ] 
ಕಟ್ಟಕ "ಕಟ್ಟಅವೆ' ನೋ. 
ಕಟ್ಟಲ್‌ಗಾಣ್‌ (ಕ್ರಿ). ಅಜೀರ್ಣಹೊಂದು : ಕೊಟ್ಟು ಬೇಸಜದ ಮುಗು 
ದರಸು ದೊರೆಕಿದನಲೇ ಎಂದು ಕಟ್ಟಣಕಿಗಂಡ [ಸಾಕಾಂ. ಗಣ್ಣ, ಕಂಡೆ] 
ಪಾಪಿ ನಿಷ್ಕರುಣಿ ನಿರ್ದಯ, (ಹಡಕಾ. ೯-೭). 
[ಕಟ್ಟಿ ಜಕೆ («ಎ ಕಟ್ಟಣನೆ) + ಕಾಣ್‌) 
(ನಾ). ಅತ್ಯಂತ ಪ್ರೀತಿ. ಕಟ್ಟಿಕ್ಕರು; ಉಳಿದಿರಲು, ಮಾತಾಡಿ, 
ಆಳಿಸುವರೆ ಅದನೆಂದು ಮುಳಿಯುವೆನು ನನ್ನ ಕಟ್ಟಿಕ್ಕರಿನ ಬಳಿಯೂ 
(ಇಂಗೀತ. ೫೬-೧೨). ಕಟ್ಟಕ್ಕರೆ: ಕಂಪಿಲನಿಗೆ ಸ್ವಭಾವತಃ ಕುಮಾರ 
ರಾಮನ ಮೇಲೆ ಕಟ್ಟಕ್ಕರೆ (ಕುಮಾಸಾಂ. ೩೩೧). ಕಟ್ಟಕ್ಕಲಕ್‌ : 
ಕಟ್ಟಕ್ಕಆ [ಪಾಠಾಂ. ರ, ಜನ, ಅನ] ಮಗನನಗಲಲಾಜದೆ (ನಂಬಿರು 
೧೨-೧೭); ಪಗೆತನಮಂ ಮಾಡಬಹುದೆಯೆನುತಶ್ರುಗೆ ಮುನಿದಳ್‌' ಕಟ್ಟ 
ಕೃಜ ಮುಗುದೆ (ಉದ್ಭದೇ. ೪-೨೪). ಕಟ್ಟಿಳ್ಳೇಯ್‌ : ಹೋಮ ಸಮಾಸ್ತಿ 
ಯೊಳಾಪ್ತನಪ್ಪ ಕಮಳಜಂ ಸಪ್ತಪದಿಯಂ ಕಟ್ಟಳ್ಳಜ5೦ ಮೆಟ್ಟಸಿ (ಗಿರಿಕ. 
೧೦-೯೬ ವ); ಸಿಜಸುತಂಗೆ ಮಿತವಚನಾಭಿಧಾನಮನಿಟ್ಟು ಕಟ್ಟಿಳ್ಳ[ನಾಕಾಂ. 
ಕೃ]ಅಕಿಂ 'ಸಲಪಫುತ್ತ ನಿರ್ಬಿನಂ (ರಾಜಶೇ. ೩-೨೬ ವ); ಕಟ್ಟಳ್ಯಜಂಂ 
ಭಕ್ತಿಸೌರಭ ಪರಿಮಿಳಿತ ಮೃದುತರ ಹೃದಯಂನಳಿನ ಸುಖಾಸನದೊಳ್ಳೂರ್ತಿ 
ಗೊಳಿಸಿಯುಂ (ವೃಷನಿ. ೨೩-೧೪ ವ). [ಲೌ ಕಡಿದು *: ಅಟಲ್‌] 
ಕಬ್ಬಾಗುಳಿಕೆ (ನಾ). ಅಗಲವಾಗಿ ಬಾಯಿತೆರೆದು ಆಕಳಿಸುವುದು : 
ಜವಗತಿಯ ಹೆಕ್ಕಳದ ಗಳಫರ್ಜನೆಯ ಕಟ್ಟಾ ಗುಳಿಕೆಗಳ ನಾಯ್ತು ಡುಕಿ 
ದವು ತಡೆದ ಭಿಳ ಮೃಗಳುಲವ (ತೊರರಾ ೩-೩-೧೪). 
[ಆ ಕಡಿದು * ಆಗುಳಿಕೆ] 


೧೫೨). 


ಕಟ್ಟಾಚಾರ 


ಕಟ್ಟಾಚಾರ (ನಾ).ನಿಸ್ಕೆಯಿಂದ ಪಾಲಿಸಬೇಕಾದ ಆಚಾರ: ಇಂತಿದಂ 
ಮಾಳ್ಬುದಕೆ ಕಾರಣವನಆ್‌ಫು ಎನಗೆಂದೆನಲ್‌ ನೋಳ್ತೊಡುಬ್ಬಟಿಯ 
ಕಟ್ಟಾಚಾರವೇನೆನಲ್‌ ಮಜುಮಾತುಗುಡದೆ ತೃಣದನಿತುಮಂ ಲೆಕ್ಕಿಸದೆ 
(ಸಾಮರ. ಹೆ. ೨೪೧-೨೨). [ಆ ಕಡಿದು ೬ ಆಚಾರ] 

ಕಟ್ಟಾಜ್ಞೆ (ನಾ). ಕಕೋರವಾದ ಅಪ್ಪಣೆ; ಉಗ್ರವಾದ ಆಜ್ಞೆ: ನೇಮಿಸಿ 
ಹರಿಪತಿಗಳನು ಕಳುಹಿದನು ಕಟ್ಟಾಣ್ಞೆಯಲಿ ರವಿಜ (ತೊರರಾ.9-೮-೧೯) ; 
ತಲೆಯಾಳುಗಳ್‌ ಪರಿದರಂಬುಧಿವರೆಗೆ, ಸಾರುತೆ ಕಪಿಧ್ವಜಂ ತಾಂ ಮೆರೆವ 
ನಾಡೊಡೆಯರೆಲ್ಲರ್ಗೆ ಕಟ್ಟಾಣಜ್ಞೆಯಂ (ಶ್ರೀರಾಮಾ. ೩೪೭-೨೧೦) ; ತಲ್ಲ 
ಣದ ಕಟಾಜ್ಞೆಗಾಗಲಿ ಎಲ್ಲರೋಡಿದರ್‌ ಅರಸುತಾ (ಕಎಪು. ೪೦-೬). 

[ಆ ಕಡಿದು * ಅಜ್ಜಿ] 

ಕಟ್ವಾಡಿಕೆ (ನಾ). ೧. ಬಿರುಸಾದ ಚಲನೆ: ರಾಘವನ ಕೈಗಾಡಿಳೆಯ ಕಣೆ 
ಕತ್ತಲೆಯ ಕಟ್ಟಾಡಿಕೆಯ ಖಳನವಯವವ ಬಗಿದುಗಿದುದಗಲದಲಿ(ತೊರರಾ. 
೬-೨೮-೨೨). ೨. (ಉಕ) ಕಚಗುಳಿಯಿಡುವುದು. "ಕಟ್ಟಾಡಿಸು' 
ಪರಾ. [೮ ಕಡಿದು + ಅಡಿಕೆ] 

ಕಟ್ಟಾಡಿಸು (ಕ್ರಿ). (ಉಕ) ಕಚಗುಳಿಯಿಡು : ಅವರಿಬ್ಬರ ಆ ಸ್ಥಿತಿ 
ಯನ್ನು ನೋಡಿ ನನಗೆ ಕಟ್ಟಾಡಿಸಿದಂತಾಯಿತು (ಚಿಂದುಟ. ೯೮). 

[ಆ ಕಡಿದು * ಆಡಿಸು] 

ಕಟ್ಟಾಡು (ಕ್ರಿ). ಬಳಸು; ಸುತ್ತುವರಿ: ಭಂಗಮನಿಕ್ಕಿಯುಂ ಮೂಣಡೆ 
ಗಲ್ಲದೆ ಕಟ್ಟಾಡಿಯುಂ ಮುಜಕಿಯೆ ಪೊಯಿಸಿದನುರೆಯಂ ಕೊನ್ನು ಧರೆಗೆಡೆ 
ತಗರ್ಗಡ ಯಿವನೆನಿಸದೆ ನೆಜಕಿಯೆ ಕಡುಜಾಣನೆಸಿಸಲ್ಕೆ ಬರ್ಕ್ಯುಮೆ (ಎಕ. 
1, ೧೩೩-೧೪೦; 962); , ಅಲೆ ಗಾರರಂತೆ ಕಟ್ಟಾಡಿವಂದಣಿದಬ್ಬ 
ಹೊಯಿದರು ಮೊಗಲ ರಾವುತನ (ಸೌಂದಕಾ. ೭-೧೧೩). 

[ಕಟ್ಟು * ಆಡು] 

ಕಟ್ಟಾಣತಿ (ನಾ). - ಕಟ್ಟಾಜ್ಞೆ: "ಸೋತ ಜನಕ್ಕೆ ನಮ್ಮ ಸೈನ್ಯದ 
ಜನ ಯಾವ ತೊಂದರೆಯನ್ನೂ' ಕೊಡಬಾರದೆಂದು ಕಟ್ಟಾಣತಿ ಮಾಡಿದ್ದಾ 
ಗಿದೆ... (ಸಣ್ಣಕ. ೪, ೨). 

[ಆ ಕಡಿದು + ಆಣತ್ಯಿ (ಆ ಆಣತ್ತಿ)] 

ಕಬ್ಬಾಣಿ, ಕಟ್ಟಾಣೈೆ, ಕಠಾಣಿ, ಕಡ್ಡಾಣಿ(ನಾ).೧. ಶ್ರೇಷ್ಠವಾದದ್ದು; 
ಬಲು ಬೆಲೆಯುಳ್ಳದ್ದು : ಒಂದು ಚಿಪ್ಪಿನಲ್ಲಿ ಮೂಜು ಮುತ್ತು ಹುಟ್ಟ 
ದುವು ಒಂದು ಕಟ್ಟಾಣಿ ಒಂದು ಸುಪ್ಪಾಣಿ (ಮನುಗುಂ, ೮೪) ; ಶ್ರೀಕಲಾ 
ವಾಸಿನಿಯಿವಳ ವಾಕೆಲ್ಲ ಕಟ್ಟಾಣಿ (ಭರ. ೩೭-೭೦). ೨. ಶ್ರೇಷ್ಠ ವ್ಯಕ್ತಿ: 
ಸುಭಟರಲಿ ಕಟ್ಟಾಣಿ ಬಾರೈ ತಂದೆ (ತೊರರಾ. ೬-೩೬-೩೨) ; ಪಣ್ಮಾಂ 
ಗನೆಯರ ಕುಲಕತಿ ಕಟ್ಟಾಣಿ ಮದನಮೋಹಿನಿಯೆಂಬ ಲಲನೆಯೊಪ್ಪಿದಳ್‌ 
(ಕಂನವಿ. ೯-೧೫). ೩. ಬಲು ಬೆಲೆಯುಳ್ಳ ಮುಶ್ತಿನ ಸರ; ಒಂದು 
ಕಂಠಾಭರಣ: ಕರುಣರಸವೆಂಬಂಥ ಕಟ್ಟಾಣಿ ಕಟ್ಟಿಕೊಂಡು (ಪುರಂದ. 
೧-೩೪-೧) ; ಮುತ್ತಿನ ಯೇಳುಸರಂಗಳ ಕಟ್ಟಾಣಿಯಂತೆ (ಸೌಗಂಧಿ. 
೨೩೨-೨); ಕಾಳು ಕಡ್ಡೀ ಮಾರಿ ಕಟ್ಟಾಣಿ ಮಾಡಿಸಿದ್ದೆ ಕಟ್ಟಾಣೊಂದರ 
ಘಳಿಗಿಕ್ಕಲಿಲ್ಲವೋ (ನಾಪದ. ೨೬). (ಗು). ೪. ಶ್ರೇಷ್ಠವಾದ ; ಬಲು 
ಬೆಲೆಯುಳ್ಳ. "ಕಟ್ಟಾಣಿಮುತ್ತು' ಪರಾ. ಕಟ್ಟಾಣ್ಮೆ : ೧. ಕಟ್ಟಾಣೆ 
ಯಾವುದು ನಿಮ್ಮ ಜೇಶದೊಳುಳ್ಳಿ ವಸ್ತುಗಳ . . . ಕಾಣಿಕೆಯನೀವುದು 
(ಕುವ್ಯಾಸ. ೩-೬೫). ಕಠಾಣಿ: ೩. ಬೆಲೆಯುಳ್ಳ ಮುತ್ತಿನೆ ಕಠಾಣಿಯು 
ಜಗನ್ನಾಥನಿಗೆ ಸಿಕ್ಕಿತು (ಮುಂಬಯಿ. 9-೫೧); ವಾಲೆ ಮೂಗುತಿ ಅಣಿ 
ಮುತ್ತು ಕಠಾಣಿ (ಎಸಕೀ. ೭). ಕಡ್ಡಾಣಿ: ೩. ವಾಣಿ ಕಮಲಾಸನನ 
ಪಟ್ಟಿದ ರಾಣಿ ವಿದ್ಯಾ ವಿದ್ಮ ಗಳ ಕಡ್ಡಾಣಿ . . . ನಟಿಸೊಲಿದು ರಸನಾಗ್ರ 
ರೆಂಗದೆಲಿ (ದೇವೀಮ. ೧-೪). (< ಕಡಿದು * ಅಣಿ] 

ಕಟ್ಟ್ರಾಣಿಪೆಣ್‌ "ಕಟ್ಟಾಣಿವೆಣ್‌' ನೋ. 


೧೩.೮೬ 


20 


ಕಟ್ಟಾಯ, 


ಕಟ್ಟಾಣೆಮುತ್ತು (ನಾ). ಬೆಲೆಯುಳ್ಳ ಮುತ್ತು; ಶ್ರೇಷ್ಠವಾದ 
ಮುತ್ತು : ತಳತಳಿಪ ಪೊಸ ಕಟ್ಟಾಣಿಮುತ್ತೆಸೆವ ಮೂಕುತಿಯ (ಪದ್ಮರಾ. 
೩-೪೭); ಕಟ್ಟಾಣಿಮುತ್ತಿನ ಚೌಕುಳಿ ಕೊರಳೊಳಗಿಟ್ಟಿ ಪದಕ ಚಂದ್ರೆಹಾರ 
(ಕಂನವಿ. ೬-೬೧). [ಕಟ್ಟಾಣಿ + ಮುತ್ತು) 
ಕಬ್ಟಾಣಿವಡೆ (ಕ್ರಿ). ಕಟ್ಟಾಣಿ ಮುತ್ತುಗಳನ್ನು ಹೊಂದು; ಶ್ರೇಷ್ಠ 
ಮುತ್ತುಗಳಿಂದ ಕೂಡಿರು: ಕಡಗ ಭಾಪುರಿದ್ವಯ ಭುಜಪತ್ರ 
ಕಟ್ಟಾಣಿವಡೆದ ಕಂಧರದ ಮಾಲಿಕೆಯ (ಮೋಹತ: ೪೧-೫೫೭). 
[ಕಟ್ಟಾಣಿ * ಪಡೈ] 
ಕಬ್ಬಾಣಿನೆಣ್‌, ಕಟ್ಟಾಣಿನೆಣ್‌ (ನಾ). ೧. ಶ್ರೇಷ್ಠಳಾದ ಹೆಂಗಸು: 
ಕಟ್ಟಾಣಿನೆಣ್ಣೆನಿಸುವ ಕ್ಷತ್ರಿಯಾತ್ಮಜೆ ಪಟ್ಟಿವರ್ಧನನ ಕೈವಿಡಿದು (ಭರಚ. 
೯-೮೭).೨. ಮಿಗಿಲಾದ ಚೆಲುವೆ: ದಿಟ್ಟದೆಗೆಯದೆ ವಿಟಿರು ತಲೆದೂಗುವ 
ಕಟ್ಟಾಣಿವೆಂಗಳ ಕಂಡರು (ಗೋಮ ಟೀ. ೧-೭೯). ಕಬ್ಬಾಣಿಪೆಣ್‌ : 
೨. ಊಣಯವನು ಮೋಹದೊಳಗೆ ಕಾಣಿಸದ ಕಬ್ಬಾಣಿಪೆ [ಪಾಠಾಂ, ವೆ] 
ಣ್ಮೊಲಿಯರೆ ವಿಟರು (ಕುರಾಸಾಂ. ೨೮-೭೧). [ಕಟ್ಟಾಣಿ + ಪೆಣ್‌] 
ಕಟ್ಟಾಣಿಸರ (ನಾ). ಬೆಲೆಯುಳ್ಳ ಮುತ್ತಿನ ಸರ: ಕಂಠೀಸರ, ಕಟ್ಟಾಣಿ 
" ಸರ... ಮೊದಲಾದೆ ಅಭರಣಗಳನ್ನು ಧರಿಸಿಕೊಂಡು (ಮಲೆಮಂ. ೩೮)- 
[ಕಟ್ಟಾಣಿ * ಸರ್ಯ) 
ಕಟ್ವಾಣೆ, "ಕಟ್ಟಾಣಿ' ನೋ. 
ಕಟ್ವಾಣ್ಣೆ (ನಾ). ಕಟ್ಟಾಜ್ಞೆ: 'ಜನರಾರೂ ಅರಿಯದಿರಲೆಂದು 
ಮಂತ್ರಿಯ ಕಟ್ಟಾಣೆ (ಚಂದ್ರಸ. ೨೨). [ಆ ಕಡಿದು + ಆಣೆ] 
ಕಟ್ಬ್ರಾಣ್ಯೆ (ನಾ). ಶ್ರೇಷ್ಠವಾದದ್ದು (7): ಬಿಸಿಗೂರುಳ್‌ ಬಾಟ್ಚ ಪ್ರಜೆ 
ಗೆಲ್ಲಂ ಕೊಟ್ಟೊದು ಕಟ್ಟಾಣೆ ಮರ್ಯಾದಿ ಕಾರಾಳ್ಮೆಗೊಟ್ಟಾರ್‌ (ಎಕ. 
IX (5), ಮಾಗಡಿ. ೧೨೯-೫ ; 600). (2) 
ಕಟ್ಟಾನೆ (ನಾ). ಬಲಿಷ್ಠವಾದ ಆನೆ: ಕಟ್ಟಾನೆ ಕಡಂಗಿ ಕೊಲ್ವ ತೆಜದಿಂ 
ಕೊಂದಂ ಮರುನ್ನಂದೆನಂ (ಗದಾಯು. ೩-೧೨); ಕಟ್ಟಾನೆಯುಮಂತುಟಲ್ಲ 
ಸರಿ ದಿಕ್ಕರಿಯೊಳ್‌ (ಅನಂಪು. ೧೩-೧೭) ; ಆನೆವಿನ್ನಣೆಯಪ್ಪುದೀ ಕಟ್ಟಾನೆ 
ಯೆಂದು ಕುಮಾರನಾ ಮದದಾನೆಯನು ಬೆಂಬರಿದು (ಸಾಳ್ವಭಾ. ೬-೧೩). 
| [< ಕಡಿದು + ಅನೆ] 
ಕಟ್ವಾನೆಮಲ್ಲ (ನಾ). ಬಲಿಷ್ಣ ವಾದ ಆನೆಯನ್ನು ಸೋಲಿಸುವ ಜಟ್ಟಿ; 
ಒಂದು ಬಿರುದು (?) : ತುಟಾದಿಕ್ಕಿದನಾನ್ನ ಘಟಿಯನಾಯದ ಗಣ್ಣಂ 
ಕಟ್ಟಾ ನೆಮಲ್ಲನಂ ಕಡುಗಟ್ಟ ಗನುತ್ತಿಗನನೊಲಿಪನಂ ಚಟ್ಟಿಗನಂ (ಎಕ. 
XV, ಅರಹೀ ೨೩೭-೧೩ ; 971). [ಕಟ್ಟಾನೆ + ಮಲ್ಲ] 
ಕಟ್ಟಾಮನುಷ್ಯ (ನಾ). ಕಟ್ಟುನಿಟ್ಟಿನ ಮನುಷ್ಯ; ನಿಷ್ಠಾವಂತ: 
ಅವನು ಕಟ್ಟಾ ಮನುಷ್ಯ. ಅವನಿಗೆ ಅವ್ಯವಸ್ಥೆ ಹಿಡಿಸದು (ರೂಢಿ). 
[ಕಟ್ಟಾ * ಮನುಸ್ಮ] 
ಕಟ್ಟಾಯ್‌ (ಕ್ರಿ). ಚೆನ್ನಾಗಿ ಆರಿಸು; ಸೂಕ್ಷ್ಮವಾಗಿ ಪರೀಕ್ಷಿಸಿ 
ಆರಿಸು: ಕಟ್ಟಾಯ್ಡ ಬಲ್ಲಾಳ್ಗಳ ಜಟ್ಟಗರ ಯೋಧರ ... ಚಿಕ್ಕ ಸೈನ್ಶ 
ವೊಂದನ್ನು ನೆರಪಿ (ಬೆಟ್ಟ ಅ. ೨೦೬-೧೫). [ಆ ಕಡಿದು - ಆಯ್‌] 
ಶಟ್ಟಾಯ, (ನಾ). ೧. ಬಿಕ್ಕಟ್ಟಿನ ಸಮಯ: ಇಜವಾಳ್‌ ರಣಕ್ಕೆ 
ತುಲ ಲಾಳ ಕಟ್ಟಾ ಯದೊಳ್‌ (ಗದಾಯು. ೫-೩೫). ೨. ಬಲಾತ್ಕಾರ; 
ಕಡ್ಡಾಯ; ಒತ್ತಾಯ (+). ೩. ದೃಢನಿಶ್ಚಯ : ಎನಗೆ ಮಿತ್ರತ್ವ 
ಮನಿತ್ತೊಡಲ್ಲದೆ ಪೋಗೆನೆಂದು ಕಾಗೆ ಕಟ್ಟಾಯಮಂ ನುಡಿಯೆ (ಸಂಚತಂ. 
೨೯೭-೧೨); ನೀವು ಕಟ್ಟಾಯದಲಿ ನಡೆಸಿರಲು ನಾನು ದೊರೆಯಾಗಿಹೆನು 
(ನವರಾ. ೫-೭). ೪. ಮಿಗಿಲಾದ ಸೊಗಸು, ಚೆಲುವು: ನಾಳೆಗಲ್ತೆ 
ಕಾಮನ ಕಟ್ಟಾಯದ ಹಬ್ಬಂ (ರಾಮಾಶ್ವ. ೧೩೪-೧೮). 
[< ಕಡಿದು *- ಆಯ್ಕ. ನಿ ತಮಿ. ಆಯ್‌ ಎ ಸೌಂದರ್ಯ] 


೧1.2. 


ಕಟ್ಟ್ರಾಯ್ಕೆ 


ಕಟ್ಟಾಯ್ಕೆ (ನಾ). ಮಿಗಿಲಾದ ಸಾಮರ್ಥ್ಯ, --ಪರಾಕ್ರಮ: 
ಮಾಜ್‌ದರಂ ತನೆ ಕೊಂದ ಪೆಂಪು ಕಟ್ಟಾಯದ ಪೆಂಪು ಶಕ್ರ ನೊಡನೇಜನದ 
ಪೆಂನಿವು ಪೆಂಫುನೆತ್ತು ನಿಟ್ಟಾಯುಗಳಾಗಿ ನಿನ್ನೊಳಮರ್ದಿರ್ದುವು 
(ಪಂಪಧಾ. ೧೪-೧೭) ; ಪೊರೆವೋಗದ ಕಟ್ಟಾಯಮುಮಂ ಓರೆವೋಗದ 
ಹಲಮುಮಂ (ಕಾಂತಿಪು. ೪-೩೬ ವ); ರಾವಣನ ಕಟ್ಟಾಯಕ್ಕೆ ಮಯಂ 
ನಿಸ್ಮಯಂಬಟ್ಟು (ಪಂರಾಮಾ. ೧೪-೭೯ ನ); ಕಟ್ಟುಗೊಂಡು ತಟ್ಟುಶ್ತಿಜಕಿವ 
ಕಟ್ಟಾಯದ ಕಡುಗಲಿಗಳೆಲ್ಲಂ (ಅನಂಪು. ೧೧-೮೩ ವ). 
[< ಕಡಿದು * ಆಯ್ಕ] 
ಕಟ್ಟಾಯಕಾರ್ಶಿ(ನಾ). ಅತಿ ಚೆಲುವೆ: ತೀಯಕಾರ್ತಿಯರ್‌ ತಾಯಿಲ್ಲದ 
ಕೂಸಿನಂತೆ ಬಾಯಂ ಬಿಡೆ ಯುಂ ಕಟತ್ಸಿ[ಪಾಕಾಂ. ಟೀ, ಟ್ವ]ಯ 
ಳಾರ್ತಿಯರ್‌ ಕೆಟ್ಟಿ ಮನಮುನಲಅಸುವಂತೆ ಕಾಮಪಿಶಾಚದಿಂ ಫುಗ 
ಚಿಡೆಯಂ ಫುಗೆಯುಂ (ಅರ್ಧನೇ. ೫-೨ ವ). 
[ಕಟ್ಟಾಯ * -ಕಾಆ + -ತಿ, (ಎ -ಇತ್ತಿ)] 
ಕಟ್ಟುಯಕಾಣ (ನಾ). ಕಡುಗಲಿ; ಶೂರ: ನಿಸರ್ಗಶೂರನುಂ ಕಟ್ಟಾಯ 
ಕಾಜನುಂ ಅಫಪ್ಪೈದಜಕಿಂ (ಶಾಂತಿಪು. ೪-೮ ವ). 
[ಕಟ್ಟಾಯ್ವ + -ಕಾಣ] 
ಕಟ್ಟಾಯತ (ಗು). ೧. ಶ್ರೇಷ್ಠವಾದ: ಕಡೆದೆಜಿದಂತೆ ಕಟ್ಟಾಯತ 
ಹೊಸ ಹೊನ್ನ ತೊಡೆಹದಂತೆಸಿವ ಮೈಬಣ್ಣಾ ಅಡರುವ ಜವ್ವಸದರಸು 
ಮುಕ್ಕಳು:ಬಹ ಕಡುಗಾಡಿ ಸೋಲಿಸಿತವನಾ (ಭರಜ್‌. ೬೭-೧೯). (ನಾ). 
೨. ಅಣಿ; ಸಜ್ಜು; ಸಿದ್ಧತೆ: ಕಟ್ಟಿದ ಸುವ್ರತಸೂತ್ರಂ ಮೆಟ್ಟಿದ ಕೆರ್ಪು 
»*. ಕಟ್ಟಾಯತನಾಗಿ ಚಳಯದಿಂ ಪೊಚಮಟ್ಟಿಂ (ಅನಂಪು. ೧೦-೫೬); 
ವೈಹಳಿ ಮಾಡಿದವಗೆ ಪಸಾಯನವಿತ್ತಾ ನೃಪತಿ ವೈಯಾರದಿಂ ತಾನೇಜುವೆ 
ನೆಂದು ಕಟ್ಟಾಯತಮಾದನಾ ನೃಪತಿ (ಶ್ರೀಪಾಲ. ೪-೧೫). 
[ಆ ಕಡಿದು ೬ ಆಯತ) 
ಕಟ್ಟಾಯತಿ (ನಾ). ವಿಶೇಷವಾದ ಚೆಲುವು, --ಸೌಂದರ್ಯೆ. 
"ಕಟ್ಟಾಯತಿವೆಟು? ಪರಾ. (ಆ. ಕಡಿಡು + ಆಯುತ] 
ಕಟ್ಟುಯತಿನೆಜು (ಕ್ರಿ). ವಿಶೇಷವಾದ ಚೆಲುವು ಹೊಂದು, 
— ಸೌಂದರ್ಯವನ್ನು ಪಡೆ: ಕಟ್ಟಾಯತಿವೆತ್ತ ಸತಿಯ ತಳೋದರ 
ನೆಟ್ಟನೆ ಹೊಜಹೊಮ್ಮಿತಾಗ (ಮೋಹತ. ೧೭-೫). 
[ಕಟ್ಟಾ ಯತಿ + ಪೆಖ) 
ಕಬ್ಬಾಯವಡೆ (ಕ್ರಿ). ಹೆಚ್ಚಿನ ಸಾಮರ್ಥ್ಯವನ್ನು ಪಡೆ; ಹೆಚ್ಚು 
ಬಲಿ ಷ್ಕ ನಾಗು: ಕಟ್ಟಾಯವಡೆದಿರ್ದನಂಗಜನಲಗೋಲ ತೊಟ್ಟಿ 
ಮೋಹನಶಕ್ತಿಯಂತೆ (ಮೋಹತ: ೧೬-೩೮). [ಕಟ್ಟಾಯ್ಯ + ಪಡ್ಗೆ] 
ಕಟ್ಟ್ರಾಯನೆಕಿ (ಕ್ರಿ). ಹೆಚ್ಚಿನ ಸೊಗಸನ್ನು ಪಡೆ, ಚೆಲುವನ್ನು 
ತಾಳು: ಪಟ್ಟಿ ದ ರಾಣಿ ರುಕ್ಮಿಣಿದೇವಿ ಬಲದಲ್ಲಿ ಕಟ್ಟಾಯವೆತ್ತು 
ನಿಂದಿರಲು (ನೋಹತ. ೩೬-೫). [ಕಟ್ಟಾಯ, * ಫೆಜು] 
ಕಬ್ಬಾಯಸ (ನಾ). ಅತಿಶಯವಾದ ಬಳಲಿಕೆ, “ಆಯಾಸ, 
— ಶ್ರಮ: ಕಸರಿಕೆಯ ಕಾಪಥದ ಕಟ್ಟಾಯಸವು ತಡೆದುದು (ತೊರರಾ. 
೨-೪-೧೬); ರಾಯನ ಕಟ್ಟಾಯಸದೆ ತಪನ ಬಲ್ಮೆಯಂ ಕಂಡು 
(ಕಾಮಾಶ್ವ. ೬೨-೪). [೮ ಕಡಿದು * ಆಯಸ್ಕ] 
ಕಟ್ವಾರತಿ (ನಾ). ಉತ್ತಮವಾಡ ಆರತಿ: ಕಟ್ಟಾರತಿಯ ಮಿರುಗುತಿಹ 
ಕನ್ನಡಿ ಸುಕಳಸಗಳ ಪಿಡಿದು (ನವಮೋ. ೩೪-೩೪). "ಉಪ್ಪಾರತ್ಲಿ', 
"ದೀಪಾರತಿ? ಪರಾ. [ಆ ಕಡಿದು + ಆರತಿ] 
ಕಟ್ಟುರ್ಪು (ನಾ). ಮಿಗಿಲಾದ ಕಲಿತನ; ಅತ್ಯಂತ ಪರಾಕ್ರಮ: 
ಧರ್ಮದಿನೋಜೆಯಿಂ ಸೊಬಗಿನಿಂ ಕಟ್ಬಾರ್ಪಿಸಿಂ ಬಲ್ಸಿನಿಂ (ಚಕವಿ. ೨-೫). 
[ಇ ಕಡಿದು * ೪ಫುಗ್ಗ) 


೧೩೮೭ 


9 


20 


0 


93 


ಕೆಟ್ಟಾಳ್‌ 


ಕಬ್ಟಾವೈದಿಕ (ನಾ). ನಿಷ್ಠಾವಂತ ವೈದಿಕ: ಅವರು ಕಟ್ಟಾನೈದಿಕರಂ 


(ರೂಢಿ). [ಕಟ್ಟ್ಯಾ* ವೈದಿಕ) 


ಕಟ್ಟಾನೈದ್ಯ (ನಾ). ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ 


ವೈದ್ಯ: ಆತನು ಒಬ್ಬ ಕಟ್ಟಾವೈದ್ಯನಂತೆ ಕಾಣುತ್ತಾನೆ (ರೂಢಿ). 
[ಕಟ್ಟಾ * ವೈದ್ಯ] 


ಕಟ್ಟುಸರು "ಕಟ್ಟಾಸಜು ನೋ. 
ಕಟ್ಟಾಸಖು, ಕಟ್ಟಾಸರು (ನಾ). - ಕಟ್ಟಾಯಸ: ಮತಿಯುಡುಗಿ ಡಗೆ 


ದೋಜಕಿ ಕಟ್ಟಾಸಜು ಮೊಳೆತು ಬಾಯಾಲ ತನು ಬೆಮರಿ ಮುಖ ಬಾಡಿ 

(ಹಚಕಾ. ೬-೩೪) ; ಆಕಟಿ ಕಟ್ಟಾಸಜು ಮಹಾರಾಯರಿಗೆ ಬಂದುದೆ ಶಿವ 

ಶಿವಾಯೆಂದ (ತೊರರಾ. ೪-೨-೫). ಕಟ್ಟ್ರಾಸೆರು : (ಶಾಂತನಾಗಿ, ಕಟ್ಟಾಸ 

ರಿಂದ ಕಣ್ಮುಚ್ಚಿ, ಮಲಗನ್ನು ನೆಮ್ಮಿರುವನು) (ಬೆಟ್ಟಅ. ೧೮೩-೧೦). 
(ಆ ಕಡಿದು * ಆಸಲ್ಕು (ಆ ಆಸಠಕ್‌,)] 


ಕಟ್ವಾಸುರ (ಗು). ೧. ಅತ್ಯುಗ್ರವಾದ ; ಪ್ರಚಂಡವಾದ : ಮಾಸರಗಂಡ 


ಬೊಯಲ ಪೋತರಾಜ ಕಟ್ಟಾಸುರ ಮದನಗೋಪಾಲ ಕೇಸುರಿಗಣ್ಗಳ 


_ ನರಸಿಂಹನೆನಿಸುವ ಭಾಸುರಗಜಗಳ್ಳೆದಿದುವು (ಕಂನವಿ. ೩-೪೦). (ನಾ). 


ಶಿ. ಪ್ರಚಂಡಕೆ; ಅತ್ಯುಗ್ರತೆ: ಆಗಳಸುರಂ ಕಟ್ಟಾಸುರಂ ಕುಂದದ 
ಕೋಲ್ಲಳಿಸುಗೆಯ ಕೈಚಳಕದಿಂ ಪಗೆಗಳಂ ಘಾತಿಸಿ ಭೀತಿಸಿ (ರಾಮಾಶ್ವ. 
೧೧೨-೨೩). &. ಅತಿ ರಭಸ, ತೀವ್ರತೆ, “ವೇಗ: ಆಗಳಾ ಕಪೋ 
ತನಂ ಕಟ್ಟಾಸುರೆದಿಂದಟ್ಟುತ್ತೆ ಬಂದ ಗಿಡಗಂ (ಶಾಂತೀಶ್ವ. ೧೩-೨೦ ವ); 
ಕಟ್ಟಾಸುರದಲೊದಣಾದವು ಘನ ಗಂಭೀರ ಭೇರಿಗಳು(ಕುವ್ಕಾಸ.೧೧-೨೨). 
೪. ಅತಿ ಕ್ರೌರ್ಯ: ನೃಪತಿ ಕಟ್ಟಾಸುರದೆ ಕೊಯ್ಲಾಣರಂ ಕರೆಸಿ 
ತೆಗೆಸಿದಂ ಮಸೆದ ಕೊಯ್ದತ್ತಿಗಳನು (ಜೈಮಿಭಾ. ೨೬-೫೧). 
(೮. ಕಡಿದು * ಆಸುರ) 


ಕಟ್ವಾಸೆ (ನಾ). ತೀವ್ರವಾದ ಅಪೇಕ್ಷೆ; ಕಡುಬಯಕೆ: ಪಲ್ಲನಿಕಂ 


ಬಿಟ್ಟಿಗಲಲಾಜಡೆ ಕಟ್ಟಾಸೆಯಿಂ ನುಡಿಯಲ್‌ (ಉದ್ಭಟ. ೩-೨೯ ವ); 
ಅಹಂಕರಿಸಿ ಕಟ್ಟಾಸೆಯಿಂ ಬಂದು ಪತ್ರಂಗಟ್ಟಯುಲಿದೆ ಕೇಳ್‌ (ಪದ್ಮರಾ.. 
೧೦-೫೭) ; ಬೆರಸಿ ಕಟ್ಟಾಸೆಯೊಡನೆಯ್ದಿ ದಾನಾರ್ಥಿಯಾಗೆಐಗಿದ ಸದಾಳಿ 
ಗಳ ತೆನರಿ ನಿಸ್ಸಾರತೆಯ ಧರಿಸಿ (ಸೌಂದಪು. ೭-೯). 

[ಆ ಕಡಿದು * ಆಸೆ] 


ಕಟ್ವಾಸೆಗಾರಿಕೆ (ನಾ). ಹಂಬಲು; ಕಟ್ಟಾಸೆಯಿರುವಿಕೆ: ಇಂತಿದು 


ಈ ಮದನಯಾತ್ರೆಯ ನಿಮ್ಮ ಕಟ್ಟಾಸೆಗಾರಿಕೆಗೆ ಕರೆವಾಟದ ಕೆಣಕು 

ವೇಟಿದ ಆದಿನುಂಗಳವೇನು? (ಮಂತ್ರಶ. ೨೪-೧೬); ಕಖ್ಬಾಸೆಗಾರಿಕೆಯ 

ಬಲ್ಲ ಬಲ್ಲಿದನು ಶಂಕಿಸಲ್ಫಾರದ ಸುಮುಹೂರ್ತ ! (ಜಿಟ್ಟಅ. ೨೧೫-೧೫). 
[ಕಟ್ವಾಸೆ * -ಗಾರ (ಆ -ಕಾಅ) + -ಇಕೆ) 


ಕಬ್ಬಾಸೆವಡು (ಕ್ರಿ). ಬಹಳವಾಗಿ ಅಪೇಕ್ಷಿಸು; ಅತಿಯಾಗಿ ಆಸೆ 


ಪಡು : ಇಳೆಯೊಳಗೆ ಹೆಸರುಳ್ಳ ದಾನಿಯೆಂಬುದನು ಕೇಳ್ವೆಳಸಿ ಕಟ್ಟುಸೆ 
ವಟ್ಟಿಯ್ತಂದು ಬೇಡಿ (ಹಡಕಾ. ೭-೧೫). [ಕಟ್ಟಾಸಿ + ಪಡು] 


ಕಟ್ಟಾಳ್‌, ಕಟ್ಟಾಳು (ನಾ). ೧. ಕಡುಗಲಿ; ಶೂರ; ಗಟ್ಟಿಗ: 


ಕಟ್ಟಾಳ್‌ ಮಾನುಸಗಣ್ಣ ಮನ್ನವ ಬಣ್ಬನಂ (ಎಇ. ೫X1೪, ೨೬೪-4; 
85) ; ಅದಟೊಂದುತ್ತರಮಾಗೆ ಕಾದಿದರ್‌ ಕಟ್ಟಾಳ್ಗಳ್‌ (ಸಂಸಭಾ. 
೧೩-೩೬) ; ಅನೆ ಪೋಗಿ ಕಾದುವೆನೆಂದು ತ ಸಂದು ಕಟ್ಟಾಳಾಗಿ 
(ಶಾಂತಿಪು. ೩-೯೩ ವ); ಕಟ್ಟಾಳ್‌ ನೆರಂಬಾರ್ವಸೇ (ಗದಾಯು. ೫-೪೬). 
ಕಬ್ಬಾಳು: ೧. ಪುಟ್ಟದ ಪದಿನೆಂಟು ವರುಷಕೆ ದೀಕ್ಷೆಯ ಕಟ್ಟಾಳು 
ಕೈಕೊಂಬನೆಂಡು ಸೆಟ್ಟಿನೆ ತಿಳಿದು (ಅಂಜಡ. ೪-೧೧೫); ಲೇಸಮಾಡಿದೆ 
ಭೀಮ ಕಟ್ಟಾಳ್ಳೆಸಲೇ ನೀನವರೊಳಗೆ (ಕುವ್ಕ್ಯಾಶ. ೩-೩೬೦) ; ಹೊಸ 
ಹೊಂಜುರಿಗೆಯ ಕಟ್ಟಾಳು ಕಣ್ಣೆ ರಂಜಿಸಿದ (ಶ್ರೀ ಪಾಲ. ೮-೩೭). 
88 


ಕಟ್ಟಾಳು 


೨. ನಂಬುಗೆಯ ಅಡಿಯಾಳು, ಸೇವಕೆ: ಆಳ್ವರ ನಡೆ ಸದಾಚಾರ 
ವೆನ್ನದಿದ್ದರೆ ಕಟ್ಟಾಳು ಶಿಸ್ಪತನಕ್ಕೆ ಹೋಹ ಕಷ್ಟವ ನೋಡಾ (ಬಸವ. 
೬೯೭); ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ (ವುಳಂದ. ೧-೧೯೭-೪). 
[< ಕಡಿದು * ಆಳ್ಕ್‌] 

ಕಟ್ಟಾಳು "ಕಟ್ಟಾಳ್‌' ನೋ. 

ಕಬ್ಬಾಳುತನ "ಕಟ್ಟಾಳ್ತನ' ನೋ. 

ಕಟ್ವಾಳ್ತನ, ಕಟ್ಟಾಳುತನ (ನಾ). ಮಿಗಿಲಾದ ಪರಾಕ್ರಮ; ಹೆಚ್ಚಿನ 
ಶೌರ್ಯ: ಪೆರ್ವಜಿವೆರಸು ಮ.ಹಾ.ನೆರವಿವೆರಸು ಕಟ್ಟಾಳ್ತನದಿಂ 
(ಛರ್ಮಾಮೃ. ೬-೧೧೬); ಉಗ್ರಕೋದಂಡಮಂ ಕೊಂಡು ವಿಮಾನದಿಂ 
ಪೊಜಮಟ್ಟು ಶಟ್ಟಾಳ್ತನದಿನಿಸೆ (ನೇಮಿಫು. ೧೦-೮೬ ವ); ಕಡುಬಿನ್ನಣಂ 
ಬಡೆದು ಕಟ್ಟಾಳ್ತ ನಂಬೆತ್ತು (ರಾಜ ಶೇ. ೬-೧೧ ವ). ಕಟ್ಟಾಳುತನ: 
ಕಟ್ಟಾಳುತನವಾಛರಣವವನೀಪಾಲಸುತರಿಗೆ (ಕುವ್ಕಾದ್ರೊ . ೫-೩೧); 
ಕಟ್ಟಾಳುತನವನು ಮೆಆಕಿದರಿದಿರಲಿ ರಾಘವೇಶ್ವರನ (ತೊರರಾ. ೬-೪-೯). 

[ಕಟ್ಟಾಳ್‌ * -ತನ] 

ಕಬ್ಬಾಳ್ರನಂಬೆಜು (ಕ್ರಿ). ಮಿಗಿಲಾದ ಪರಾಕ್ರಮವನ್ನು ಹೊಂದು: 
ಸಿಡಿಲ ಪಡೆ ಉಲನ ಕಾಯ್ಬುಗೊಂಡು ಕಟ್ಟಾಳ್ತೆನಂಬೆತ್ತಂತೆ ಮೆಜಸಿದು 
ನೆರೆದ ಪದಾತಿವ್ಯೂಹದಿಂ (ರಾಜಶೇ. ೬-೧೧ ವ) [ಕಟ್ಟಾಳ್ತನ-- ಪೆಜು] 

ಕಟ್ಟಾ (ಕ್ರಿ). ಚೆನ್ನಾಗಿ ಒಣಗು: ಕಟ್ಟಾಆಸಿದ ಪುಳ್ಳಿ ಗಳಂ ನೆಟ್ಟನೆ 
ಕೊದಳಿಗಳನೆಯ್ದೆ .. . ಗುಹೆಯ ಬಾಗಿಲೊಳ್‌ ತೀವಿಸಿದಂ (ಧರ್ಮಾಮೃ. 
೯-೧೭೨). [< ಕಡಿದು * ಆಜು] 

ಕಟ್ಟಳೆ "ಕಟ್ಟಿಗೆ? ನೋ. 

ಕಟ್ಟಗ್ಗ, ಕಟಿಗೆ, ಕಟ್ಟಿಕೆ (ನಾ). ೧. ಮರದ ತುಂಡು; ಸೌದೆ; 
ಉರುವಲು: ಹಜ್ಜೆಯ ಕಟ್ಟಗೆಯಂತೆ ಖಳರ ನುಡಿಗಳ್ಳಾಡದೆ ಇಟ 
ವೊಲದ ನೀರಂತೆ ಕುಪಥಕ್ಕೆ ಜಗಡೆ (ಧರ್ಮಾಮೃ. ೫-೯೯); ಮೋಳಿಗೆಯ 
ಮಾರಿತಂದೆಗಳು ಕಟ್ಟಗೆಗಳಂ ಕೊಂಡು ಬಂದು (ಶೂನ್ಯ ಸಂ. ೨೩೬-೧೫) ; 
ಉರಿಗೆಂಡದೊಳಗವಳಿಗಟ್ಟಿಗೆಯ ಕಟ್ಟ ನಡುವಿರಿಸಿ ಬೇಯಿಸಿ (ಸೂಪಶಾ. 
೪-೫೧) ; ಬೆಂಕಿಯನುರುಹು ಕಟ್ಟಗೆಯ ಹಾಕಿವರವರಂ ಕರೆ ಯಾಗಾಗ 
ಲೆಂಬ ಡೊಂಕಿಲ್ಲ (ಭರಚ. ೨೩-೮೮) ; ಕಾಡಿನಲ್ಲಿ ತಿರುಗಿ, ಕಟ್ಟಗೆಯಿಲ್ಲ 
ಅಂದಹಾಗೆ (ಗಾದೆ). ೨. ಕಡ್ಡಿ; ಹಿಡಿ; ಹಿಡಿಕೆ: ಚಿತ್ರವ ಬರೆವ ಲೆಕ್ಕಣಿಕೆಯ 
ಕಟ್ಟಿಗೆಯಂತೆ ನೋಡಿದಡೆ ರೋಮ ಹಲವಾಗಿ ಬರೆವಡೆ ಕೂಡಿಹ ದಾರಿ 
ಒಂದೆಯಾಗಿ (ಅಂಬಿವ, ೫೪) ; ಆಂಕುಶದ ಕಟ್ಟಿಗೆಯ ಧಾರೆಯ ಕಮಳ 
ದಳಕೊಡತಿಗಳ ಕೈಹಾರೆಗಳನಳವಡಿಸಿದರು (೫ ವ್ಯಾದ್ರೋ. ೩-೩). 
೩. ಬೆತ್ತ; ಕೋಲು: “ಕಟ್ಟಿಗೆ ವೇತ್ರದಂಡಮಕ್ಕುಂ ೨ (ಮಂಗರಾ. 
೭೯-೪); ಕಟ್ಟಗೆಯುಮನಡ್ಡಲಿಟ್ಟು ದೌವಾರಿಕರ್‌ ನಿನಾರಿಸೆ (ಅರ್ಧನೇ. 
೫-೮ ವ); ಮಕುಟವರ್ಧನರಂ ಕಟ್ಟಗೆಯೆತ್ತಿ ಮಟ್ಟಮಿರಿಸುವ ವೇತ್ರಹಸ್ತ 
[ರಾ]ಕ್ರ ಮಣೆಯ ನಡುವೆ (ಬಸರ. ೬-೨೯); ಬಾಗಿಲಲಿ ಕಟ್ಟಿಗೆಯ 
ಕೈಗಳಲಾ ಗುರೊದ್ಭವ ಕೃಪರು ನಿಂದರು (ಕುವ್ಕಾಆ. ೭-೨೦); ಹುಟ್ಟಿದ್ದು 
ಮೊದಲಾಗಿ ಕಟ್ಟಿಗೆ ಕೈಗೆ ಬಬ್ಬ ದವು (ಶಾಕುಂತ. ೬೧ ಆಡಿಟ). 
೪. ಕಟ್ಟಿಗೆಯ ಮೇಲಿನ ಸುಂಕ: ಹೊದಳೆ ಹೊಂಬಳಿ ಮಗನೆವಟ್ಟ 
ಕಟ್ಟಗೆ ಸಹ ಸವಾರಬಾಧೆ ಪರಿಹಾರವಾಗಿ... ಭೋಗಿಸೂದೆಂದು 
(ಮೈಆರಿ. ೧೯೩೩, ೨೩-೪೯ ; 1584). ಕಟಿಗೆ: ೩. ಶ್ರೀಪಾದಸೇವೆಯ 
ಕಟಗೆಯ ಅಹಮುದಖಾನನು ರಾಯರಿಗೆ ಧರ್ಮವಾಗಬೇಕೆಂದು ಕಟಸಿದ 
ಧರ್ಮ೯ಸಾಲೆ (ಸೌಇಇ. 1X- ೪೪೭-೩; 1439). ಕಟ್ಟಳೆ: 
೧..ಪೊನ್ನಾಡ ಮಾದನ ಹಳಿಗೆ ಅಡಬರುವ ಕಯ್ಕಾಲು ಕಟ್ಟಿಕೆ ಕಲ್ಲ 
ವರದರಾಜದೇವರ ಮುಖಮಂಟಪದ ಗೋಪುರದ ಕದವಿಗೆ ತರ್ಸಿ (ಎಕ. 
೩ (5), ಮುಳಬಾ. ೩-೭ ; 1430). 


೧೩೮೮ 


ತಾ 
೦ 


ಕತ 
ನ 


25 


43 


ಕಟ್ಟದಿರ್‌ 


ಕಟ್ಟಗೆಯನ -೧. ಓಲಗದಲ್ಲಿ ಶಿಸ್ತುಕಾಯುವ ವೇತ್ರಧಾರಿ;. 
ದಂಡವನ್ನು ಹಿಡಿಯುವವನು: “ಕಟ್ಟಿಗೆಯವಂ ವೇತ್ರಧರನುತ್ಸಾ 
ರಕಂ ದಂಡಿಯಕ್ಕು * (ಮಂಗರಾ. ೭೯-೪). ೨. ಕಟ್ಟಿಗೆಯನ್ನು ಮಾರು 
ವವನು ಅಥವಾ ಹೊರುವವನು (ಕ). 
[< ಸಂ. ಕಾಷ್ಮಕ. / ತಮಿ. ಕಟ್ಟಿ ; ತುಳು. ಕಟ್ಟಿಗೆ; ತೆಲು. ಕಟ್ಟಿ, 

ಕಟ್ಟಯ] 

ಕಟ್ಟಿಗ್ಗೆ (ನಾ). ಕಟ್ಟಿದುದು; ಕಟ್ಟಡ; ಕಟ್ಟಣ; ಕಟ್ಟೋಣ (?): 
ಪೊಳೆವ ಕಟ್ಟಣಕದ ಕಟ್ಟಿಗೆಗಳಿಂದಿಟ್ಟಿಣಮಾದ ತಿಳಿಗೊಳಂಗಳೊಳಾನೆ 
ಯಂತೆ. ನೀರಾಟಮನಾಡಿಯುಂ (ಕಬ್ಬಿಕಾ. ೧೨೫). [ಕಟ್ಟು + -ಗೆ] 

ಕಟ್ಟಗೆಕಾರ "ಕಟ್ಟಿಗೆಕಾಅ? ನೋ. 

ಕಟ್ಟಗೆಕಾರ್ತಿ, ಕಟ್ಟಿಗೆಗಾತಿ, ಕಟ್ಟಿಗೆಗಾರ್ತಿ (ನಾ). ರಾಜಸಭೆಯಲ್ಲಿ 
ಶಿಸ್ತನ್ನು ಕಾಯಲು ನಿಯಮಿತಳಾದ ರಾಜಸೇವಕಿ; ಪೇತ್ರ 
ಧಾರಿಣಿ : ನೆಲನನುಗ್ಗಡಿಸೆ ಕಟ್ಟಿಗೆಕಾರ್ತಿಯರು. ಮುಂಡೆ ನಲವಿಂದಾ 
ನೃಪತನಯ ತಳರ್ದನು (ಕುರಾಸಾಂ. ೪೦-೮೩). ಕಟ್ಟಿಗೆಗಾತಿ: ನೆಲನ 
ನುಗ್ಗಡಿಸುವ ಕಟ್ಟಿಗೆಗಾತಿಯರ ಬೇಡವೆಂಬುದು ನೆವವಾಯಿತು.(ವಡಕಾ. 
೫೬). ಕಟ್ಟಗೆಗಾರ್ತಿ: ಗಲಬೆಯ ನಿಲಿಸುವ ಕಟ್ಟಗೆಗಾರ್ತಿಯರುಲುಹೆಸೆ 
ದುದು ಸಭೆಯೊಳಗೆ (ಮೋಹತ. ೪-೫). [ಕಟ್ಟಿಗೆಕಾಆ4-ತಿ(ವ--ಇತ್ತಿ)] 

ಕಟ್ಟಿಗೆಕಾಲ, ಕಬ್ಟಿಗೆಕಾರ, ಕಟ್ಟಿಗೆಗಾರ, ಕಟ್ಟಗೆಗಾಅ (ನಾ). ಓಲಗ 
ದಲ್ಲಿ ಶಿಸ್ತುಕಾಯುವ ವೇತ್ರಧಾರಿ; ದಂಡವನ್ನು ಹಿಡಿಯುವವನು: 
* ಪ್ರತೀಹಾರಶನೆನೆ ಪೆಸರದು ಕಟ್ಟಗೆಕಾಅಗೆ * (ಚತುನಿ. ೧೦೮); ಹಸ್ತ್ಮಶ್ವ 
ರಥ ಪದಾತಿಗಳೊಂದಜಕೊಳೊಂದು ಪೊರ್ದಲೀಯದೆ ನಿಯಮಿಸುವ 
ಕಟ್ಟ ಗೆಕಾಜರಿಂ (ಧರ್ಮಾಮೃ. ೪-೧೯೬) ; ಪಂತಿಗೊಳಿಸುವ. ಪಡಿಯಆರ 
ಕಡಂಗಿ ನಡೆವರಂ ಜಡಿವ ಕಟ್ಟಗೆಕಾಜರ (ಮಹಾನೇ. ೧೨-೯ ಪ) ; ನರರೆತ್ತ 
ಸುರರಿತ್ತಲೆಂಬ ಕಟ್ಟಗೆಕಾಜರುರವಣಿಗೇಳುತೆಯ್ದಿದನು (ಭರಚ. ೪೪-೭೨). 
ಕಟ್ಟಗೆಕಾರ: ಕಟ್ಟಿಗೆಕಾರರು, ವಂದಿಮಾಗಢರು, ಅಂಗರಕ್ಷಕರು 
(ಜಿಟ್ಟಅ. ೪-೨). ಕಟ್ಟಿಗೆಗಾರ: “ಕತ್ತಃ- ಕಟ್ಟಗೆಗಾರರೂ* (ಅಕಾಸಿ. 
೪-೩೦). ಕ ಟ್ಟ ಗೆಗಾಖ: ಕಟ್ಟಗೆಗಾಅರುಘೀ ಯುರ್ಭೇಯೆನುತ್ತರೆ 
(ಧರ್ಮಾಮೃ. ೬-೧೫೮) ; ಕೋಗಿಲೆಯೆಂಬ ಕಟ್ಟಗೆಗಾಜನ ಕೈಯ ಕೂಗಿಸಿ 
ದನು ತೀಕ್ಷಣದಿ (ಮೋಹತ. ₹8.೧9). [ಕಟ್ಟಿಗ್ನೆ ೬ -ಕಾಅ] 

ಕಟ್ಟಿಗೆಗಾತಿ "ಕಟ್ಟಿಗೆಕಾರ್ತಿ' ನೋ. 

ಕಟ್ಟಗೆಗಾರ "ಕಟ್ಟಿಗೆಕಾಅ? ನೋ. 

ಕಟ್ಟಗೆಗಾರ್ತಿ "ಕಟ್ಟಿಗೆಕಾರ್ತಿ” ನೋ. 


| ಕಟ್ಟಗೆಗಾಣ "ಕಟ್ಟಗೆಕಾಅ ' ನೋ. 


ಕಟ್ಟಗೆನಿಡಿ (ಕ್ರಿ). ೧. ರಾಜಸಭೆಯಲ್ಲಿ ಶಿಸ್ತನ್ನು ಕಾಯಲು ದಂಡ 
ವನ್ನು ಹಿಡಿ: ಜಯಶ್ಮಾಮೆಯ ನುಣ್ಣ್ನುಡಿಯನವರ್ಗಿಡುನ ಸೆಳೆಯೆನೆ 
ಪಡಿಯಜಳೆಗೆ ಸುರವಧೂಟಿ ಕಟ್ಟಿಗೆವಿಡಿದಳ್‌ (ಅನ ಂಪು. *-೮೧). 
೨. (ಆಲಂ) ಮುಪ್ಪಾಗು: ನಿಟ್ಟಿಲು ಮುಜಿಯದ ಮುನ್ನಂ.... 
ಕಟ್ಟಿಗೆವಿಡಿಯದ ಮುನ್ನಂ ನೆಟ್ಟನೆ ನೀಂ ನಿನ್ನನಜಕಿದು ಭಾವಿಸು ಜೀವಾ 
(ಕವಿಚ. 1 ೫೧೦ ಚಿಕ್ಕ ಶ್ರಾನಕಾಚಾರ). [ಕಟ್ಟಗೆ,.. ಗೆ] 

ಕಟ್ಟಿಗೆನೆಣ್‌ (ನಾ). - ಕಟ್ಟಿಗೆಕಾರ್ತಿ: ಗೆಲು ಹೆಂಗಳರಸಿಯೆಂಡೊಡನೆ 
ಕಟ್ಟಿಗೆವೆಂಗಳುಲಿವುತಿದ್ದರು (ಭರಚ. ೮-೮೫). [ಕಟ್ಟಿಗೆ, + ಪೆಣ್‌] 

ಕಟ್ಟಿದಿರ್‌, ಕಟ್ಟದಿರು (ನಾ). ಕಣ್ಣಿನ ಮುಂದುಗಡೆ; ಸಮಕ್ಷ; ನೇರ 
ಇದಿರು; ಮುಖಾಮುಖಿ: ಆತಂಗೆ ಕಟ್ಟಿದಿಕೊಳ್‌' ಸಿಲ್ವೊಡೆ'ಸೀನೆ 
ನಿಲ್ದೈ (ಪಂಪ ಭಾ. ೧೩-೩೧); ದೊಸಮಾರನಗುರನ ಕಟ್ಟಿದಿರೊಳು 
ನಿಲುವ ಗಂಡನಾವಂ ಡುರದೊಳ್‌ (ಎಕ. ೫೪1, ಚಿಕ್ಕನಾ. ೧೦೬-೩ ; 
1244) ; ಈ ಸವಣನ ನಾಂ ಕಟ್ಟ ದಿರೊಳ್‌ ಕಂಡು (ಜಯಳಾ. ೧೩-೪೦). 


ಕಟ್ಟದಿರು 


ಕಟ್ಟಿದಿರು: ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಛ[ಯಾ]ರೆ ಶರಣೆಂ 
ದೊಡೆ ಹುಟ್ಟೀಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು (ಬಸವ. ೧೪೦); 
ಹರಿ ಸೃಜಿಸಿದನು ಮಾಯಾಸೂಕರನ ಕಟ್ಟದಿರಿನೆಲಿ ಗರ್ಜಿಸಿತು ದಾಡೆಯ 
ಮಸೆದು (ತೊರರಾ. ೩-೩-೧೯). [« ಕಡಿದು + ಇದಿ೦್‌] 
ಕಟ್ಟದಿರು "ಕಟ್ಟಿದಿರ್‌' ನೋ. 
ಕಟ್ಟಿಸಿಯ (ಗು). ಅತ್ಯಂತ ಪ್ರಿಯವಾದ ಆರಿಯದಾನಾಣ್ಮೆಯಲಿ 
ಕಟ್ಟಿನಿಯ ನಂಟೊಡನೆ ನೆರೆದಿರ್ಪೆ ಸೀನ್‌ (ಮೂರುನಾ. ೧೧೦-೪೨೧). 
[€ ಕಡಿದು * ಇನಿಯ (೮ ಇನಿದು)] 
ಕಟ್ಟರಿತ (ನಾ). ಬಲವಾದ ಇರಿತ; ತೀಕ್ಷ್ಣವಾಗಿ ಚುಚ್ಚುವಿಕೆ: 
ಒಂದೇ ಬೀಸಿಕೆಯ ಒಂದೇ ಕಟ್ಟಿರಿತ (ಬೆಟ್ಟ ಅ. ೨೧೫-೧೧). 
[€ ಕಡಿದು + ಇರಿತ (೮ ಇಜ್‌ತ)] 
ಕಟ್ಟಿರುವೆ "ಕಟ್ಟಿಲುಂಪೆ' ನೋ. 
ಕಟ್ಟಿರುಳು (ನಾ). ಗಾಢವಾದ ರಾತ್ರಿ: ಮಹಾಕಟ್ಟರುಳ ಮೋಹರವೆಬ್ಲ 
ಕಂಪಿಣಿಯಾದುದೆಂಬಂತೆ (ದೇವೀಮ. ೫-೧೫) ; ಕವಿದ ಕಟ್ಟರುಳಿನಲಿ 


೧೩೬೫೪ 


ಕಟ್ಟು, 


ಕಟ್ಟಿರುವೆ: ಆ ಸೈನ್ಶವು ಕಟ್ಟರುವೆಗಳ ಗುಂಪೆ ಡದರಿ ಹೋಗುವಂತೆ 
೬ ಓಡಿಹೋಗಗುವುದು (ಕೃವಾಉ. ೨೪೫). ಕಟ್ಟಲೆ : ಕರಿಯವು 
ಪಿರಿಯಫು ಪನಣಿಸಲಣಕಿಯವು ಬಹು ವಿಧದಿನಾದ ಕಟ್ಟಿಜುಪೆ (ಪಾಳಾಂ. 
ಕಟ್ಟುಲುಪೆ] ತಗುಳ್ತಿರದೆಡಿಯಿಂದಡರ್ನ್ಹು(ಜಿೀೀವಸಂ. ೧೪೦-೩೮); 
ಕಂಗಳಂ ಕಡಿದುವು ಪತ್ತಿ ಕಟ್ಟಣುಪೆಗಳ್‌ [ಪಾಠಾಂ. ಪೆಗೆಲೊಳ್‌] 
(ಸೂಕ್ತಿಸು. ೩-೧೮೨). ಕಟ್ಟಿಯುವೆ : ಕಟ್ಟಿ ಜುನೆಯೋಳಿಯಂತೆಸೆವಸಿಯ 
ಬಾಸೆಯಿ:0 (ಅಜಿಪು. ೪-೭) ; ಮುಅಕಿದು ಲೋಕವ ನುಂಗಿದರೆ ಕಟ್ಟ 
ವೆಯೇ ಇ7ಲಂಗೆ (ಕುವ್ಕಾಕ. ೧೫-೧೪) ; ಬೆಟ್ಟ ವನು ಕಬ್ಬ ಉಣೆ (ಪಾಕಾಂ. 
ಹೆ) ಕವಿವಂದದಲಿ ಕವಿದೆದು (ತೊರರಾ. ೫-೯-೨); ಉರಗನೆ ಮುತ್ತಿ 
ಕಟ್ಟಜುವೆಯು ಕೊಜಕೆದಂತೆ ತೆಅನಫ್ಪುಜಿಚ್ಚಲಕಿಕೆ (ಪುರಂದ. ೨-೪೫-೨). 
ಕಟ್ಟೀಉಹೆ: ಬೇಸರದೆ ಕಾಳೋರಗನನಡ್ಚೈಸಿ ಕಟ್ಟ ಬಹೆ [ಪಾಠಾಂ. ವೆ] 
ಗಳು ಮಿಗೆ ವೇಡೈೆಸಿ ಕಡಿದಜೆೆಯಟ್ಟು ವಂದದಲಿ (ಕುವ್ಮಾಸ. ೧-೭೫) ; 
ಕಟ್ಟಿಲುಹೆ ಕಚ್ಚಿದರೆ ದಿಗ್ಗಜನಳುಕಿ ನೊಂದಪುದೆ (ತೊರರಾ, ೬-೧೧-೩ 
ಅಡಿ) ; ಜಿಗುಳೆ ಕೆಂಜಿಗ ಕಟ್ಟಜುಹೆಯೋತಿಯು ಗೊದ್ದ ನೆಗೆವ ಹಾವರಣೆ 


ಹಡೆಗು ದೆಸೆಗೆಡುತಿರಲು (ಕೆವಿಕಾ. ೮೬). 
[< ಕಡಿದು + ಇರುಳು (ಆ ಇರೆಳ್‌)] 


_ ಕೆಂಡೇಳು (ಕಂನೆವಿ. ೧೮-೪೦). [ಆ ಕಡಿದು * ಇಜುಂಪೆ) 
ಕಟ್ಟಿಜುಪೆ "ಕಟ್ಟಿಲುಂಪೆ' ನೋ. 
ಕಟ್ಟುವೆ ಕಟ್ಟಲುಂಪೆ' ನೋ. 
(ಕಮಧಾ) ; ಕಾಡಾನೆಯಂ ಕಟ್ಟಿ ಸಲೆಂದು ದಾವಿಗೆ ವಫೋದೊಂ (ವಡ್ಡಾರಾ, | ಕಟ್ಟೀಲುಣೆ "ಕಟ್ಟಲುಂಪೆ' ನೋ. 
೧೧೧-೨೧); ಲಾಯದಿ ಕಟ್ಟಿಸಿದ ಹಯವ ನಿರುತ ಕಟ್ಟಿಸಿ (ಸಂಭಪ. 


೩-೧೫). ೨. ನಿರ್ಮಿಸು; ರಚಿಸು: ನಾಗವರ್ಮ್ಮನ್‌ ಕಟ್ಟಸಿದ ದೇವಿ 
ಗೇಣೆಗೆಂ (ಎಳ. 111, ನಂಜನ. ೧೯೨-೮; 966) ; ಹೊಸ ಕೆಅಕಿಯ ಕಟ್ಟಸಿ 
(ಎಕ. ೫, ಚಿಂತಾಮ. ೩೦-೧೦ ; 1047) ; ಕೆಆಕಿಯೂ. ಕಟ್ಟಿಸು ಬಾವಿಯಂ 
ಸವಸು (ಸೌಇಇ. 3೪, ೨೬೭-೪೪; 1560); ಗ್ರಾಮವಂನು' ಹೊಸದಾಗಿ 
ಕಟ್ಟಸಿ (ಎಕ. ೪11, ಶಿವಮೊ. ೧೦೮-೩೩ ; 1558). ೩. ಅಳವಡಿಸು; 
ಹೊಂದಿಸು; ಭದ್ರಪಡಿಸು: ಮಾರ್ಪಡೆಯಾನೆಯ ಕೆಲವಣಿಯಿಂದು 
ಡೆವಣಿಗಟ್ಟಸಿದನಾ ನಕೀಂದ್ರಕುಮಾರೆಂ (ಮಲ್ಲಿಪು. ೪-೧೬೭); ಬಲ್ಲಿತ್ತಂ 
ಕರ್ಬೊನ್ನೊಳ್‌ ಕಟ್ಟಸಿದಂತೆ (ಥರ್ಮಾಮೃ. ೧-೨೧೬) ; ಸುಯೋಧನನಾದಿ 
ಯಾದೆ ಸಮಸ್ತ ನೃಪರು ವಿವಾದವಿಲ್ಲದೆ ಬರಲಿ ಕಟ್ಟಿಸು ಪಾವುಡವ 
(ಕುವ್ಕಾಅ. ೧೧-೧೪). ೪. ತೊಡಿಸು; ಅಲಂಕರಿಸು: ವಾರಣಾಸಿ 
ಹೆ.ಳ್ಳಾಸಿರ ಕವಿಲೆಯ[0] ಕೋಡುಂ ಕೊಳೆಗುಮಂ ಪ್ರೊನ್ನೊಳ್ಳಟ್ಟಸಿ 
ದಾನಂಗೊಟ್ಟ [ಸ] ಲಮಕ್ಕು (ಸೌಇಇ. 2೭1-1, ೩೪-೧೯; 925) ; ಕವಿಬೆಯ 
ಕೋಡುಂ ಕೊಳಗುಮಂ ಪಣ್ಣುರತ್ನಗಳೊಳ್ಳಟ್ಟಿಸಿ ಮಹಾ ರಿತ್ವಿಜಗಳ್ನು 
ಭಯಮುಖಗೊಟ್ಟಿ ಫಳ (ಸೌಇಇ. 21-1, ೪೧-೫೨; 969). ಈಂಟಿಸ್ಕು: 
೩. ಅರಸಿಕೆಣಕೆಯ ಪುರದ ತುಂಬು ಮುಜಾಟು ಬಿದು ಕೆಟರಲಾಗಿ ಆ 
ತೂಂಬನು ಬಿಚಿಸಿ ಸೋಧಿಸಿ ಬಲುಮಾನದ ಳಲನು ಕಂಟಿಸಿ (ಸೌ. 
13-11, ೫೨೨-೧೬ ; 1527). [ಕಟ್ಟು -ಇಸ್ಕು) 
ಕಟ್ಟಿಸುಗೆ (ನಾ). ರಭಸದಿಂದ ಬಾಣಪ್ರಯೋಗ. ಮಾಡುವುದು: 
ನೀಂ ದಿಟ್ಟಂ ದಿಟಮಾದೊಡೆಸ್ಸೀ 'ಕಟ್ಟಸುಗೆಯ ಕೊ 6 ಅ 6 ಮುಟ್ಟ 
ಮುಜಕಿವುದು (ರಾಮಾಶ್ವ. ೧೫೭-೧೪). [ಆ ಕಡಿದು 4.ಇಸುಗೆ) 
ಕಟ್ಟೀಅಕಾಲ (ನಾ). ತೀಕ್ಷ್ಣವಾಗಿ ಇರಿಯುವವನು ; ಉಗ್ರನಾದ 
ಯೋಧ: ಬಲ್ಲವರು ಕಟ್ಟಆಕಾಣರಾತನ ಜಪಗೆಡಿಸಿದರು (ಕುವ್ಯಾಕ. 
೧೨-೨೨). [೮ ಕಡಿದು *- ಇಲ್ಕಾ'* -ಕಾಜ] 
ಕಟ್ಟಲಯಂಪೆ, ಕಟ್ಟಿರುವೆ, ಕಟ್ಟುವೆ, ಕಟ್ಟಿ ಅವೆ, ಕಟ್ಟಿುಹೆ 
(ನಾ). "ಕಚ್ಚುವ, ಕರಿಯ ದಪ್ಪನಾದ ಇರುವೆ; ಗೊದ್ದ :.ಸೂ 
ಇಂಗಾಳೀಹಿ - ಕಟ್ಟಿಬಂಪೆಗಳಿಂದಂ (ವಡ್ಡಾರಾ. ೧೬೨-೫); ಕಡಿವ 
ಕಟ್ಟೀಉಂಬೆಗಳುದುದಾವೆಡೆಯ ನುಳಿಸುವುದೊ (ಅದಿಪು- ೫-೧೩). 


| 
15 
ಕಟ್ಟಿಸು, ಕಂಟಸ್ಕು (ಕ್ರಿ). ೧. ಬಂಧಿಸು; ಕಟ್ಟು: “ಕಟ್ಟಿಸು- ಬಂಧೆನೇ” 


43 


ಕೆಟ್ಟು, (ಕ್ರಿ). ೧. ಬಂಧಿಸು; ಹಿಡಿದಿಡು; ಸೆರೆಹಾಕು; ಅಧೀನ 


ದಲ್ಲಿ ಟ್ರುಕೊ : *ಕಟ್ಟು - ಬಂಧನೇ, ಪಳ್ಚಧಾನ್ಮಶಸೇ ಚ? (ಶವೂಧಾ); 
ಕಟ್ಟದ ಸಿಂಘಮನ್‌ ಕೆಟ್ಟೊಡೇನೆಮಗೆಂದು ಏಟ್ಟವೊಲ್‌ (ae. x, 
೬೧-೯; 700); ಅವ ಗೆಂಡರುಮಂ ಕಚ್ಚಿ ಯೊಳೆಟ್ಟು ಕಟ್ಟು 
ವೆನೆನುತ್ತಿರ್ನಾಕೆ (ಪಂಪಭಾ. ೪-೩೮) ; ನಾಯುಬಾಲ ಸೆಡೆಯಂ ಳಟ್ಬಳ್ಳಿ 
ಟಿನ್ನಪ್ಪುದೇ (ಸೋಮೇಕ. ೪೭); ತೆವರಿದ ಪಟುಭಟಿರಸುವನೆಲ್ಲವ: ಕಟ್ಟ 
ಕನರಿ ಕಾಲಗೆ ಸಮರ್ಪಿಸಿದೆ (ಮೋಹ ತ. ೬೪-೮). 3೨. (ನೊಗಕ್ಕೆ) 
ಹೇರು: ದಂತಿಗಳ ಹೆಗೆಲಲಿ ಸಿಡುನೊಗೆನೆ ಕಟ್ಟದೆರು (ಕುವ್ಯಾದೆಪ್ರೀ. 
೮-೪೫). ೩. ಹೂಡು : ನೊಗದ ಕೆಲದಲ್ಲಿ ಕಟ್ಟದ ಹೋರಿ ನಾನಾರ. 
$); ಊರಿಗೆ ಮಳೆ. ಕುಯ್ದು ಏರುಳಟ್ಟೊ ಕಂದಮ್ಮ (ಜಗತೆ. ೯೦). 
೪. ರೆಚಿಹಿ ; ನಿರ್ಮಿಸು; ರೂಪಿಸು; ಕಲ್ಪಿಸು: ಕಜ್ಜವನ ಫೊಟಲ 
ಸೆಟ್ಟಿಯ ಕಟ್ಟದ ಳೆಣಕಿಯ ಶಾಲೆಳೆಗೊಟ್ಟ ಕ್ರಮ (ಎಕ. 7, ಮಂಡ್ಯ. 
೧೪-೫; 907); ಮಹದಂತಿ ದಂತದೊಳೆ ಕಟ್ಟಿನ ತೊಟ್ಟಲಂ ನಯದಿಂದ 
ಮೇಜಕ[ಸೆ] (ಪಂಪಭಾ. ೧-೪೩) ; ಕಟ್ಟುಗೆ'ಕಟ್ಟದಿರ್ಕೆ ಕಲಂ ಕೆರಿಸೂತತಿ 
(ಲೀಲಾವ. ೧-೧೧) ; ಕೆಟ್ಟಿಯುಮೇನೊ ಮಾಳೆಗಾಜನ ಪೊಸ ಬಾಸಿಗಂ 
ಮುಡಿದ ಛೋಗಿಗಳಿಲ್ಲದೆ ಬಾಡಿ ಪೋಗದೇ (ಅಸಂಪು. ೧-೪೫); ನಾನಾ 
ಪುಸ್ಪಂಗಳ ಕೊಯ್ದು ಫೊಟ್ಟಣವ ಕಟ್ಟದರು (ಮೋ ಹತ. 1-೫೫). 
೫. ಅಡ್ಡಗಟ್ಟು ] ತರುಬು; ತಡೆದು ನಿಲ್ಲಿಸು: ತೃಸ್ಮೆಯೆಂಬ 
ತೊಟಕಿಯ ಕಟ್ಟುವುದು (ಹೆಂಚತೆಂ, ೬೪-೨೨); ಪೋಷಲ್ಲಿ ಬಟ್ಟಿಯಂ 
ಕಟ್ಟ ಕುಂ -ಪಾವೊಂದು ಪಲವು ತಳೆಯದು £ಚಿಣ್ಕಾ ಸ್ತ್ರ, ೯-೨8); ಭೀಮ 
ಗಜಕಟ್ಟದುದು ಬೀದಿಗಳ (ಕುವ್ಯಾದ್ರೋ. 4-೧) । ತಟ್ಟದ ಬೈಜಯಾಂತಿ 
ಗೆಳ ಸಂದಣಿ ಬಾಂಬಟ್ಟಿಗರೆಜಿಯಾಟಿನತು ಕಟ್ಟ ಡುಜು (ಕುರುಸಾಂ, 
೪-೧೨೧). ೬. ತೊಡು; ಭ೦ಸು.: €ಟ್ಟ ದುದೆ ಸಂಲೆ ಮಟ್ಟದ ಸಳಂ 
(ಅದಿಫು. ೩-೭೨), ಬಳೆದ ನಿಶಂಬದೆ ಕಾರಟೀಕಳಾಪಮನಿ" ಕಟ್ಟುಲಳಾಮೆ 
(ಪ ಂಪಭಾ. ೧-೧೪೩); ಪೊನ್ನ. ಬಿಟ್ರಿ : ಮಸಿಯಂ ಕಟ್ಟುಪೆನ್ಸ್‌ನಂ. 
ಪೋಲ್ಟೆಂ[-ಛಜಾಳನ್ಮು. ೩-೨೧). ೬. ತೊಡಿಸು; ಅಳವಡಿಸು: 'ಜುಚ್ಬಿಯ 
ಕೊರಳ್ಳೆ ಗೋಧಿಯ ಕಬ್ಲ ಳಟ್ಟಿದೊಡುಲ್ಬಿಯಾಗೆಸಳೆ ಪಾಭುವುಷೆೇ 
ಕಬ್ಬಿಗರಾನುಸಿರಿದ ಕಾವ್ಯವ ತಿದ್ದಿ ನರ್ಬಿಸುವುವು (ಪಿಹತ, ೧-೨೨). 


ಕಟ್ಟು, 
೮. ಗಳಿಸು; ಕೂಡಿಸು: ಷೋಡಶಭಾವನೆಗಳಂ ಭಾವಿಸಿ ಕೀರ್ಥಕರ 
ಮಹಾಪುಣ್ಕಮಂ ಕಟ್ಟಿ (ಚಾವುಂಘು. ೧-೪); ಪೂಜೆಗಳಂ ಕೊಟ್ಟು 
ಕಟ್ಟಿಕೊಳ್ವುದು ಪೊನ್ನಂ (ಸಮಪ. ೯-೯೧). ೯. ವಿಧಿಸು; ನಿಯ 
ಮಿಸು; ನಿಯಂತ್ರಿಸು : ಕಟ್ಟಿದಾಯುಷ್ಕದ ವಿರಾಮದೊಳ್‌ ಸತ್ತು 
ನಾನಾ ಭ್ರಮಣದಿಂ ಬಂದು ( ಸುಕುಮಾ, ೬-೬ ವ). ೧೦. ತೀರ್ಮಾನಿಸು: 
ಏನೊಂದನಿಂದಿಗೊಲ್ಲೆವು ವ್ರಕವೆಂದು ಸಂಧಾನಿಸಿ ಕಟ್ಟ ನುಡಿದರು (ಛರಚ. 
೪-೨೮). ೧೧. ಒದಗಿಸು; ಉಂಟುಮಾಡು; ಸೇರಿಸು; ಬೆರಸು: 


ಸಚ್ಚಪಸಿಯ ತುಉಕಾಅಂಗಗ್ಗಳಿಕೆಯನೆ ಮಾಡಿ ನೀನುಂ ಪಟಕಿಯಂ' 


ಕಟ್ಟಡೆಯೊ ಭೂಪರಿನಿಬರ ಕೊರಲೊಳ್‌ (ಪಂಪಭಾ. ೬-೪೬); ಜಾಜಿ 
ಮಲ್ಲಿಗೆ ಮುಂತಾದ ಹೂವಿನ ಪರಿಮಳವಂ ಕಟ್ಟ (ಸಕವೈ. ೯೩) ; ಸಂಭಾ 
ರಮಂ ತುಂಬಿ ತುಪ್ಪದೊಳು ಪಾಕವನೆ ಮಾಡಿ ಪರಿಮಳವ ಕಟ್ಟುವುದು 
(ಸೂಪಕಾ. ೪-೬೨). ೧೨. ಆವರಿಸು; ಮುತ್ತು: ಸಾತ್ಯಕಿ ಹವಣ 
ನಂಸಿಯದೆ ಹೊಳ್ಳು ಸಿಕ್ಕಿದನವಕೊಳಗೆ ಕಟ್ಟಿ [ಸಾಠಾಂ. ಕುಟಿಲ] ದವು 
ಸುತ್ತಲು ಸಾವಿರಾನೆಗಳು (ಕುವ್ಯಾಳ. ೩-೭) ; ಬಲದ ಸುತ್ತಲು ಕಟ್ಟಿ ತುರಿ 
ಕೆಂಬೆಳಗು ಕುಡಿದವೆ ಕರ್ಬೊಗೆಗಳಗ್ಗಳಡ ಬಾಣದ ಬಂದಿಯಲಿ ಸಿಲು 
ಕಿತ್ತು ರಿಪುಸೇನೆ (ಕುವ್ಯಾದ್ರೋ. ೧೯-೩೫). ೧೩ ತೆಗೆದಿಡು; ಬಾಸ 
ಲಾಗಿರಿಸು: ಇಪಗೊಣ್ಣನ ಒರೆಯ್ಲೆ ಮೆಚ್ಚಿ ಕಟ್ಟದ ಕೊಡಗೆ ಪಳ್ಳಗಲಕ್ಷಿ 
ನಾಲ್ಗಣ್ಣುಗ (ಎಕ. 1೪, ಹುಣಸೂ. ೧೧೯; 10207) ; ಬಿತ್ತಿಂದಂ ಬೆಳೆ 
ದೊಳ್ಳೆಲ್‌" ಬಿತ್ತಂ ಮುಂದಣ್ಣೆ ಕ್ರ ಟ್ಟು ವಂತಿರೆ (ಧರ್ಮಾಮೃ. ೯-೨೫). 
೧೪: (ಎಮ್ಮೆ, ಹಸು ಮುಂತಾದುವು) ಗರ್ಭವಾಗು ; ಗರ್ಭನಿಲ್ಲು: 
ನಾಲ್ಕು ವರ್ಷಕ್ಕೆ ಎಮ್ಮೆಗಳು ಕಟ್ಟುತ್ತವೆ; ಕಟ್ಟದ ಹತ್ತು ತಿಂಗಳಿಗೆ 
ಈಯುವುವು (ಮುಂಬಯಿ. ೩-೨೫) ; ಚಳಿಗಾಲದಲ್ಲಿ.ಹುಲಿಗಳು ಕಟ್ಟುತ್ತ 
ವೆಂದು ಅಡವಿಯಲ್ಲಿ ತಿರುಗಾಡುವ ಜನರು ಹೇಳುತ್ತಾರೆ (ಕಭಾಗೆ. ೬೦). 
೧೫, ಮಂತ್ರದಿಂದ ನಿಲ್ಲಿಸು; ಮಾಟಮಾಡು. ೧೩೬. ಸಲ್ಲಿಸು; 
ಪಾವತಿಮಾಡು ; ಜಮೆಮಾಡು: *... ಒಟ್ಟು ಮತಗಳ ಪೈಕಿ 
ಹತ್ತನೇ ಒಂದು ಭಾಗವಾದರೂ ಬರದಿದ್ದರೆ ಕಟ್ಟದ ಹಣ ತಿರುಗಿ ಬರೋ 
ದಿಲ್ಲ” (ರಾಯಕ. ೯೫); ಪರೀಕ್ಷೆಗೆ ಹಣ ಕಟ್ಟು (ರೂಢ). ೧೬. ಮುಚ್ಚು : 
ದಾರಿ ಕಟ್ಟದೆ (ರೂಢಿ). ೧೮. ಇಳಿಯಬಿಡು ; ನೇತುಹಾಕು:: ತೊಟ್ಟಲು 
ಕಟ್ಟು (ರೂಢಿ). ೧೯. (ಬೆಲೆ ಮೊಡಲಾದುವಸ್ನು): ನಿರ್ಧಾರಿಸು : 
ಲೀಲಾಮಾತ್ರದಿಂ ಕಟ್ಟುವಚ್ಚರಿಯಿಂದಾ ಪುರದಲ್ಲಿ ಚಿಸ್ನವರದರ್‌ 
ತಾಮಿಂತು ವಿಭ್ರಾಜಿಪರ್‌' (ಕಾಂತೀ.ಕ್ವ ೧-೧೨೧). ೨೦. (ಆಲಂ) 
ಸಾಕು; ಬೆಳಸು: ಅವನು ನಾಲ್ಕು ಹಸುಗಳನ್ನು ಕಟ್ಟಿದ್ದಾನೆ (ರೂಢಿ). 

ಕಟ್ಟಾಗು -೧. ನಿಂತುಹೋಗು; ತಡೆಯಲ್ಪಡು: ಈತಗ್ಗಿ 
ನೊಳಗೆ ಹೊರಗಿನ ಬೆಳಕೆಲ್ಲ ಕಟ್ಟಾಗಿ, ತೀರ ಕತ್ತಲೆಯುಂಟಾಗಿತ್ತು 
(ಮುಂಬಯಿ. ೬-೭೩) ; ಸಾಯಂಕಾಲವಾದೊಡನೆ ದಾರಿಗಳು ಕಟ್ಟಾಗು 
ತ್ತಿದ್ದವೆ (ನಾಕಥೆ. ೨೭); ಈಗ ಬಾಡಿಗೆ ಬರುವದು ಕ ಟ್ಟಾ ಯಿತು 
(ಸಂಚಿತ್ರ. ೩೧). ೨. ನಿಯಮುವಾಗು; ನಿಯತವಾಗು (ಕಿ). 
ಕಟ್ಟಕೊಳ್‌, ಕಟ್ಟಳೊಳ್ಳು - ೧. ಗಳಿಸು; ಸಂಪಾದಿಸು: ಬೆಡಬೆದ 
ಬೆಂದಿನಿಬರ್‌' ಕಟ್ಟಿಕೊಳ್ಳ ಕಣಿಯೇಂ ಪೇಟ್‌ಂ (ಆದಿಪು. ೯-೪೧); 
ಇನಿತು ಪುಣ್ಯಂಗಳಂ ನೀ ಕಟ್ಟಿಕೊಳ್‌ (ಬಸಪ. ೧೭-೬). ೨. ಅಡ್ಡ 
ಗಟ್ಟು; ತರುಬು: ಆದಟನೈತರೆ ಹೋಗಲೀಯಜೆ ಮೊದಲ ಬಾಗಿಲ 
ಕಟ್ಟಕೊಂಡಗ್ಗದ ಜಯದ್ರ ಕ ಭೀಮನೊಳು. ಬಲುಗಾಳೆಗವ ಹಿಡಿದ 
(ಕುವ್ಯಾಡ್ರೋ. ೫-೬೩). ೩. ಹೂಡು ; ತೊಡಗು: ಸೊಕ್ಕಾನೆ ಸಿಂಗ 
ದೊಳ್‌ ಕದನವ ಕಟ್ಟಕೊಂಡೊಕ್ಕ ಲಾಗಿರ್ದು ಬಾಳುವುದೇ (ಮೋಹತ, 
೩೩-೨೪). ೪. ತೆಗೆದಿಡು; ಮಾಸಲಾಗಿಡು : ರಿಪೇರಿ ಕೆಲಸ.ವಗೈೈಕೆ - 
ಇದಕ್ಕೆಲ್ಲ ಇನ್ನೊಂದು ೧೦,೦೦೦ ಕಟ್ಟಿ ಕೊಳ್ಳಿ (ಯೊ ಧಪು. ೨೫). 


೧೩೯೦ 


0 


28 


ಕಟ್ಟು, 


೫. ಪಕ್ಷವಹಿಸು;. ಪರವಹಿಸು : ಅತ್ತ ತಾಯಿ, ಇತ್ತ ಹೆಂಡತಿ... 
ಯಾವುದು ಹೆಚ್ಚಿನದು? ಯಾರನ್ನೂ ಕಟ್ಟ ಕೊಳ್ಳ ಲಾರ (ಹೊಸಕ್ಷಿ: ೨೧). 
೬. ಜೊತೆ ಮಾಡಿಕೊಳ್ಳು; ಸಂಗಡ ಕರೆದುಕೊಳ್ಳು : ಅಂಥ ಗಂಡ, 
ಇಂಥ ಮಗ - ಇಬ್ಬರನ್ನು ಕಟ್ಟಕೊಂಡು, ನಾನು ಹೇಗೆ ಬದುಕಿ ಬಾಳು 
ಮಾಡುತ್ತೇನೋ (ಬೆ ತಂಬಾ. ೧೦೧); ನಾಳೆ ಚಂದ್ರಹಾಸನ' ಕಟ್ಟ 
ಕೊಂಡೋಡುವಳು, ನೋಡು! (ಚಂದ್ರಸ. ೮೮). ೬. ಹಚ್ಚಿಕೊಳ್ಳು : 
ಆ ವಿಚಾರವನ್ನೆಲ್ಲಾ ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? (ರೂಢಿ). 
ಕಟ್ಟಟ್ಟಬುತ್ತಿ ='(ಆಲಂ) ಸಿ ದ್ಧ ವಾದ ವಸ್ತು; ಅನುಭವಿಸಲೇ 
ಬೇಕಾದ ವಿಷಯ : ಇದರಿಂದ ಅವನಿಗೆ: ಒಳ್ಳೆಯ ಮನೆ, ಕೈತುಂಬ 
ಹಣ, ಜೊತೆಗೆ ಗೌರವ ಕಟ್ಟಟ್ಟಬುತ್ತಿಯಂತೆ ಕೂಡಿಬಂದುವು (ಪುನರು. 
೩೫೧). ಕಟ್ಟಿಡು - ೧, ಮಾಸಲಾಗಿರಿಸು; ನಿಗದಿಪಡಿಸು : ಪ್ರತಿ 
ಯೊಂದು ಜೀವಿಯೂ ತನಗೆ ಕಟ್ಟಟ್ಟ ತನ್ನ ಪಾಲನ್ನು, .. ಅನುಭವಿಸಿಯೇ 
ತೀರಬೇಕು (ಬದ್ಧಪ್ರ. ೫೫೪೫೪ ಪೀಠಿಕೆ, ಅಡಿ) ; ಪದವಿ ತಪ್ಪಿದೆ'ಮೇಲೆ 
ನಂಟರಿಷ್ಟರೆ ನಮಗೆ ಕಟ್ಟಬ್ಬ ಹಗೆ ಕಾಣ ಕೊನೆಗೆ (ಇಂಜಾಪ. ೯೨-೫೦). 
೨. ನಿಲ್ಲಿಸು; ಬಿಟ್ಟುಬಿಡು: ಿನ್ನ ಬಡಿವಾರವೆಲ್ಲ ಕಟ್ಟಿಡು; ನನ್ನೆದುರು 
ಅದೆಲ್ಲ ನಡೆಯುವುದಿಲ್ಲ (ರೂಢಿ). ಕಟ್ಟಶು, ಕಟ್ಟಿದುದು- ಕರ್ಮಫಲ; 
ದೈವದಿಂದ ನಿರ್ಣೀತವಾದದ್ದು ; ಹಣೆಬರಹ: ಕಟ್ಟತನಿನ್ನ್‌ವನೊ 
ಕಳಿವನ್‌ (ಪಾರ್ಶ್ವಪು. ೧೨-೮೮); ಕಟ್ಟಿತನಾರ್ಗಂ ಕಳೆಯಲ್‌ ನೆಟ್ಟನೆ 
ಬಾರದವೋಲ್‌' (ಆನಂಪು- ೧೨-೩೬) ; ಅರ್ಗಮೇಂ ಬಿದಿಯ ಕಟ್ಟದುದಂ 
ಕಳೆಯಲ್ಳಿ ತೀರ್ಗುಮೇ-(ಪಂಪಭಾ.೧೩-೭೪). ಕಟ್ಟಿದಆವು - ಗರ್ಭನಿಂತ 
ಆವು; ಗಬ್ಬವಾದ ಆಕಳು: ಆಕಳುಗಳಲ್ಲಿ- ಈದ ಆವು; ಕಟ್ಟಿದ ಆವು; 
ಕನೆಯ ಆವು... ಬಗೆಬಗೆಯವು (ಭಾಷಾಶಾ. ೨೫೬). ಕಟ್ಟದಲಗು ಎ೧. 
ಸದಾ ಕಟ್ಟಿಕೊಂಡಿರುವ ಅಲಗು, ಕತ್ತಿ; ಸಿದ್ಧ ಖಡ್ಗ. ೨. (ಆಲಂ) 
ಬಲಗೈ ಬಂಟ; ಒಂದು ಬಿರುದು: ರಿಪುಮಂಡಳಿಕ ಸರಭಭೇರುಂಡ 
ನೆರೆನೆಡೆ ಗಂಡ ದಂಡಮನಿಜಿವಂ ಗೋಮನಸಿಂಗ ಶ್ರೀಮಜಗದೇೇಕಮಲ್ಲ 
ದೇವರ 'ಕಟ್ಟಿದಲಗು ಕುಮರಂ ಮಹಾಮಂಡಳೇಸ್ವರಂ ಹೆಮ್ಮಾಡದೇವ 
ರಸರ ಮಹಾಪಸಾಯತಶಂ (ಸೌಇಇ. 2೪, ೩೦-೧೯ ; 1145). ಕಟ್ಟಿಬರ್‌, 
ಕಟ್ಟಬರು-೧. ಮುತ್ತಿಬ್ಬರು; ಗುಂಪಾಗಿ ಬರು ; ಆವರಿಸು: ಕಪ್ಪುರದ 
ಪಪ್ಪುಕಕ್ಕಂ ಮಜ್‌ದುಂದಬಿದಿ೦ಡು ಮುಂದೆ ಮಂಡಳಿಸಿ ಕಟ್ಟಬರೆ: ಕಟ್ಟ 
ಬಂದು.ರೂಪು ಕೇಖೆವಡೆಯೆ (ಅನಂಪು. ೨-೨೮ ವ). ೨. (ಆಲಂ) ಮನ 
ಸ್ತಾಪವಾಗು; ಜಗಳವಾಗು: ಇತ್ತಲಾಗಿ ಸರಕಾರಕ್ಕೂ ನಿಮ್ಮ ಕುಂಪನಿ 
ಯವರಿಗೂ ಸ್ವಲ್ಪ ಕಟ್ಟಿ ಬಂದ `ಸಮಯದಲ್ಲಿ (ರಾಜೇಂದ್ರ. ೫೯). ಕಟ್ಟ 
ಹೋರು- ಛಲದಿಂಡ, ಬಿಡದೆ ಜಗಳವಾಡು : ಎತ್ತೆ ಮಾತಿನವಾಸೆಗೆ 
ಮಿಟ್ಟಿಯ ಭಂಡರಂತೆ ಕಟ್ಟಿಹೋರುತ್ತ ತಥ್ಮಮಿಥ್ಮದೆಲ್ಲಿ ಕುಕ್ಕುಳುಗುದಿ 
ವುತ್ತ (ಸರ್ವವ. ೧೨೦-೬೩); ಭಕ್ತರು ಜಂಗಮದಲ್ಲಿ 'ಕಟ್ಟಹೋರಲೇಕೆ 
(ಕವಚ. 71, ಅನುಬಂ. ೫೧). 

[ಜೇ. 1 ತಮಿ; ಕಟ್ಟು; ಮಲ. ಕೆಟ್ಟು; ತುಳು. ಕಟ್ಟ್‌ ; ಕೊಡ. 
ಕೇಟ್ಸ್‌ ; ತೆಲು. ಕಟ್ಟು; ಕೋಲಾ. ಕಟ್‌; ನಾಯ್ಕಿ. ಪರ್ಜಿ. ಕಟ್ಟ್‌ ; 
ಗಡಬ. ಕಟ್‌, ಕಟ್ಟ್‌) 


ಕಟ್ಟು (ನಾ). ೧. ಬಂಧನ; ಸಂಕೋಲೆ: ಗಜಂ ಸೊರ್ಕಿ ಮಸಗಿ 


ಕಟ್ಟು[ನಾ೫ಂ. ಕಾಲ್ಲಟ್ಟು]ಗಳೆಲ್ಲಮಂ ಪಜಕಿದು (ವಡ್ಡಾರಾ. ೬೩-೧೦) ; 


ಸಾಯೆ ಸರಸಂ ನುಡಿದು ಕಟ್ಟದ ಕಟ್ಟುಗಳಂ ತಾನೆ ಬಿಟ್ಟು ಕಳೆದು 


(ಪಂಪಭಾ. ೭-೩೯ ವ); ಕಟ್ಟಿ ಬಡಿದಪನೊ ಇವಳೆಂ ಕಟ್ಟಿಲ್ಲಡೆ 
ಕುಟ್ಟುತಿರ್ದಪನೊ (ಪುಣ್ಯಾ ಸ್ರ. ೩-೧೬); ಬಿಗಿದ ಮೂಜೆಯ ಕಟ್ಟು 
ಸಡಿಲವಾದರೆ ಧಾನ್ಯ ವೊಗುವಂತೆ (ಭರಚ. ೧೮-೪೪); ಅವನಿಗೆ ಯಾವುದರ 
ಅಭಾವವೂ ಇರಲಿಲ್ಲ. ಯಾವುದರ ಕಟ್ಟೂ ಇರಲಿಲ್ಲ (ಮಲೆನಾ. ೮). 


ಕಟ್ಟು 


೨. ಎಲ್ಲೆ; ಮೇರೆ; ಗಡಿ: ಪೂರ್ನ್ವಸ್ಮಾಂ ದಿಶಿ ಗೊಟಲೈಟ್ಟು ಮೇಲೆ 
ಆಗ್ನೇಯಸ್ಕಾಂ ದಿಶಿ ಕೊಯಲೇರಿ ಕಟ್ಟು (Wan. 1-1, ೪೧-೧೯ ; 
11ನೆಯ ಶತ). ೩. ಚೌಕಟ್ಟು; ಅಣಸು : -ನಾಡೊಳಗೆ ಬೆಳ್ಳಿ ಕಟ್ಟಂ 
ಮಾಡುವನ ಪೊನ್ನನಿಕ್ಕಿ ಮಾಲ್ಬವೊಲ್‌ (ಸಮಪ. ೩-೭೨); ಚಿನ್ನದ 
ಹರಡೆ ಬೆಳ್ಳಿಯ ಕಟ್ಟು ಮುತ್ತುಗಳುನ್ನತ ಕುಚ್ಚಿನಿಟ್ಟಿಗಳ ಸನ್ನಾಹದ ಬಲು | 5 
ಭಟರು (ಕಂನವಿ. ೧೧-೧೪೫). ೪. ಅಪ್ಪಣೆ; ಶಾಸನ; ಆಜ್ಞೆ: “ಕಟ್ಟು 
ಇತಿ ಅನುಬ್ಲಂಘ್ಕೋ ನಿರ್ಣಯಃ? (ಕಬ್ದಾನು. ೪೪೧ ವ್ಯಾಖ್ಯಾ); ದೇಗುಲಂ 
ಮಾಡಿಸಿ ಈ ಕಟ್ಟಿಮ್ರಡಿಸಲಿಸಲೆನ್ನು ಕೊಟ್ಟು ದು (ಎಕ. ೪11, ಶಿಳಾರಿ. 
೨೮೪-೫ ; 902) ; ಬಟ್ಟಿ ಯೊಳಗೆ ನೀವು ದೂರದಿ ಬಪ್ಪಂತು ಕಟ್ಟು ಮಾಡಿ 
ರ್ದಿಂತುಟಾಯ್ತಿ (ಭರಚ. ೨೩-೮೦)..೫. ಸಿವುಡು; ಪಿಂಡಿ; ಕಂತೆ: 
ಅವರಿಗೆ ನಿತ್ಯ ಅರ್ಧ ಕಟ್ಟು ವಿಳೈೆದೆಲೆ ಬೇಕಾಗುತ್ತಿದ್ದಿತು (ಬೈ ಸರ್ವೆ. ೧). 
೬. ಎಮ್ಮೆ, ಹಸು ಮೊಡಲಾದುವು ಗರ್ಭವಾಗುವುದು. "ಕಟ್ಟು 
ಗಡಸು' ಪರಾ. ೭. ದಿಗ್ಗಂಧನ: ಭೂತಬಾಧೆಯಾಗದಂತೆ ಅವರು 
ಮನೆಗೆ ಕಟ್ಟು ಮಾಡಿಸಿದ್ದಾರೆ (ರೂಢಿ). ಈ, ಮಾಟ; ಮಾಯ. 
"ಕಣ್ಕಟ್ಟು? ಪರಾ. ೯. ಬಹಿಷ್ಕಾರ: ಯಾವುದೋ ಅಪರಾಧಮಾಡಿದ 
ಕಾರಣ ಅವನಿಗೆ ಕಟ್ಟು ವಿಧಿಸಿದ್ದಾರೆ (ರೂಢಿ). ೧೦, ಮರೆ: ಅಡಕೆ 
ತೋಟಕ್ಕೆ ತೆಂಕು ಕಟ್ಟು ಆವಶ್ಶಕ (ರೂಢಿ). ೧೧. ಕಾಗದ, ಪತ್ರ 
ಮೊದಲಾದುವುಗಳ ಕಡತ: ಶಂಕರಪ್ಪನ ವಿಳಾಸಕ್ಕೆ ... ದಪ್ಪವಾ 
ದೊಂದು ಕಟ್ಟು ಬಂದಿತ್ತು (ರಂಗಕ. ೨೦). 

ಕಟ್ಟಪಡು - ಬಂಧನಕ್ಕೆ ಒಳಗಾಗು : ಕಿಸುಗುಳನಪ್ಪ ಬೈಕಂಗುಳಿ 
ಯುಮಂ ಕಟ್ಟಪಟ್ಟ ಕಳ್ಳನುಮಂ ಹಂಡು (ಜೀವಸಂ:. ೪೮-೬). 
ಕಟ್ಟಕ್ಕು- ಗಾಯಕ್ಕೆ ಪಟ್ಟಿ ಹಾಕು: ಮಸೆಯುಗುಿರ್ಕೈಗಳಂ ಸೀಳಿರಲ್‌` 
ನೊಂದು ಒಸೆದು ಕಟ್ಟಕ್ಕಿ ಮೇಹಾರಯ್ದು ಹುಲಿಗುಲಿಯ (ಕಾಲೂರ- 
೯೯-೧೯೯). ಕಟ್ಟಿ ನಜ್ಜರ ಎ ೧೫, ೨೦, ೩೦:--ಹೀಗೆ ನಿಯಮಿತ ದಿನ 
ಗಳವರೆಗೆ ಇರುವ ಜ್ವರೆ: ಅವನಿಗೆ ಬಂದ ಕಟ್ಟನಜ್ವರಗಳು ಬೇಗನೆ 
ಕಡಿಮೆಯಾಗಲಿಲ್ಲ (ಫಲಸಂ. ೧೯). ಕಟ್ಟುಮಾಡು ಎ೧. ಕಟ್ಟಹಾಕು; 
ಕೈಕೋಳ ತೊಡಿಸು; ಸೆರೆಯಿಡು (8). ೨. ನಿರ್ಬಂಧಿಸು; ಒತ್ತಾಯ 
ಪಡಿಸು: ಬಡತನದಲ್ಲಿಯೇ ಅವರು ಕಾಲ ಕಳೆಯುವಂತೆ ಕಟ್ಟು ಮಾಡಿ 
ದ್ಹುದೂ (ಸೈಮಹ. ೧೨೬). ೩, ಅಪ್ಪಣೆ ಮಾಡು; ನಿಯಮಿಸು : 
ಮುಟ್ಟಬೇಡ ಮುರಹರನ ದಾಸರನು ಕಟ್ಟುಮಾಡಿದ ಯಮನು ತನ್ನ 
ದೂತರಿಗೆ (ಕನಕ. ೭೪-೮೫); ಸಮಾಚಾರನಂ ತೆಗೆದುಕೊಂಡು ಬಂದು 
ಪೇಳುವುದೆಂದು ನನ್ನಂ ಕಟ್ಟುಮಾಡಿ ಕಳುಹಿಶಿಯಿರುವನು (ಸೌಗಂಧಿ. 
೧೬೧-೧೪). ಕಟ್ಟುಹರಿದಪೂಜು ಎ೧. ಕಟ್ಟು ಸಡಿಲಿ, ಮಿತಿಮಾರಿ'ಉರಿ 
ಯುವ ಪಂಜು. ೨. (ಆಲಂ) ಹದ್ದು ಮಾರಿದುದು ; ಎಲ್ಲಾ ಆಧುನಿಕ 
ದೇಶಭಾಷೆಗಳೂ ಗದ್ಯದಲ್ಲಿ, ಪತ್ರಲೇಖನದಲ್ಲಿ, ಈಗ ಬಹು ಮುಂದೆ 
ಹೋಗಿವೆ. ಕಟ್ಟನ ಕಷ್ಟವಿರಲಿ, ಕೆಲವು ವೇಳೆ ಅವು ಕಟ್ಟು ಹರಿದಪಂಜುಗಳಾ 
ಗಿವೆಯೇನೋ ಎನ್ನಿಸುತ್ತಿದೆ (ಬಂಕಿಮ, ೪೯೪). 


40 


25 


ಅ 


0 


85 


(ಆ ಕಟ್ಟು. / ತಮಿ. ಕಟ್ಟು; ಮಲ. ಕೆಟ್ಟು; ತುಳು. ಕಟ್ಟ್‌ ; 
ಕೊಡ. ಕೇಟ್ವೀ; ತಲು. ಕಟ್ಟು ; ನಾಯ್ಕ. ಪರ್ಜಿ. ಕಟ್ಟ; 
ಗೊಂಡಿ. ಕಟ್ಟಾ) 40 


ಕಟ್ಟು (ನಾ). ೧. ಬೇಳೆ, ಕಾಳುಗಳನ್ನು ಕುದಿಸಿ ತೆಗೆದ ನೀರು, 
ಸಾರ, --ರಸ:*ಕಟ್ಟು-ಬಂಧನೇ, ಪಕ್ವಧಾನ್ಮ ರಸೇ ಚ? (ಶಮಧಾ); 
ತುರಗಕ್ಕಿಕ್ಕುಗೆ . . . ಪೆಸಲ ಕಟ್ಟನಳಿನವಚಂದ್ರಾ (ಅಶ್ವಶಾ. ೧೩-೯) ; 
ಹುರುಳಿಯ ಕಟ್ಟನೊಳು ಕೆ.ಲ.ವನೊತ್ತರಿಸಿ (ಸೂಪಶಾ. ೪-೬೨); 
ಹೆಸರು ಬೇಳೆಯ ಕಟ್ಟು ಸ್ವಲ್ಪ ತೆಗೆದುಕೊಳ್ಳಬಹುದು (ಕುಂ. 
೪೭) ; ಹುರುಳೀ ಕಟ್ಟಗೆ ಬಂದವಗೆ ಕುದುರೇ ಬೆಳೆ ಯಾಕೆ? (ಗಾದೆ). 


೧೩೬೯೧ 


ಕಟ್ಟುಂಬಗೆ 


೨. ಬೇಳೆ ಕುಚ್ಚಿ ತೆಗೆದ ನೀರಿನಿಂದ ಮಾಡಿದ ಸಾರು, ಎಸರು: 
ಕಟ್ಟಿಂಬುಹು ರಸವಿಶೇಷದೊಳ್‌' . (ದಶಕು. ೧-೨೨ ವ); ಪಾಟಕೊಡಲ 
ನೆತ್ತರ್‌ ಪಿಲ್‌ತಿಸಿವಡೆಗೆ ಪಗಲ ಬೋಸದೊಂದು ಕಟ್ಟಕ್ಕುಂ (ರಾಮಾಶ್ವ, 
೮೬-೨೦). 

ಕಟ್ಟನಾಂಬರ, ಕಟ್ಟನಾಂಬ್ರ- ಬೇಳೆಯ ಕಟ್ಟಿನ ಸಾರು: ಹೋಳಿಗೆ 
ಹೂರಣಗಡೆಬು ಕಡಲೀಪಚ್ಚಡಿ ಕಟ್ಟನಾಂಬರಾ ಉಂಡಿಗಡುಬು (ಶರೀಫ. 
೩೭-೧); ಹುರಕ್ಕಿ ಹೋಳಿಗೆ ಹೂರಣಗಡುಬು ಕಡಲಿ ಪಚ್ಚಡಿ ಕಟ್ಟ 
ನಾಂಬ್ರಾ (ಶರೀಫ. ೨೩-೧). 

(ಜೇ. 1. ತೆಲು, ಕಟ್ಟು; ಪರ್ಜಿ. ಕಟ್‌] 


10| ಕಟ್ಟುಂಗರೆ (ನಾ). ಒಂದು ಬಗೆಯ ಆಟ: ಕರಮೆಸೆನ ಜೊಗರಿ 


ಕಟ್ಟುಂಗರೆ ತಿಜಕಿಕಲ್‌ ಚೆಂಡುಗಳನೊಅಲ್ಲಾಡುತುಮಾ ತರುಶಾಖೆಗಳು 
ಯ್ಮಲನಾದರದಿಂಡೆಸೆಗುತ್ತೆ ಬಾಲಮಧ್ಯಜೊಳಿರ್ದ ರ್‌ (ವಿಷ್ಣುಪ. 
೫-೨-೧೫೯). [?] 
ಕಟ್ಟುಂಗನಳ (ನಾ). ಕಟ್ಟಿ ಕೊಟ್ಟ ಅನ್ನ; ಬುತ್ತಿ: ಸೇನಾನಿಗೆ 
ಕೆಯ್ಸಾರೆ ಜಯಲಕ್ಷ್ಮಿ ನೃಪಘಟಿಗಾರಾಜಕಮಾಡುದಂದು ಕಟ್ಟುಂಗನಳಂ 
(ಶಾಂತಿಪು. ೧೦-೧೬೪). (ಕಟ್ಟು, * ಕವಳ] 
ಕಟ್ಟುಂಗೊಳ್‌, ಕಟ್ಟುಗೂಳ್ಕ (ನಾ). ೧,- ಕಟ್ಟುಂಗವಳ: ಹಸಿದು 
ನಿಬ್ಬಣಿಗರೆಲ್ಲಂ ಬಂಡಿಯಿಂದಿಳಿದು ಎಸೆವ ಕಟ್ಟುಂಗೂಳನಾನಂದದಿಂ 
ತೆಗೆದು (ಹೆಂ ಗೂ ರ. ೯೫-೨೫). ಕಟ್ಟ್ರುಗೂಳ್ಗು : ೧. ಅದು ಭ್ರಷ್ಟನ 
ಕಯ್ಯ ಕಟ್ಟುಗೂಳು (ಕೋಲಶಾಂ. ೫೮); ಅಟ್ಟು. ಕಟ್ಟದ ಕಟ್ಟುಗೂಳ 
ಕಕ್ಷಡೊಳಿರದಿಟ್ಟು (ಪ್ರಭಂಜ. ೨-೧); ಕಟ್ಟುಗೂಳನು ಹೊತ್ತು ಮಾನವ 
ಬಟ್ಟಿಯಲಿ ಕಡುಬಳಲಿ (ಅಮೃತ. ೪-೧೯). ೨. ಕಲಸಿದ ಅನ್ನ. ರಸ 
ರಸಾಯನ ಕಟ್ಟುಗೊಳು ಚಿಲುಪಾಲು ಕೆನೆಮೊಸರೆಂಬಿವೆಂ.ಬಡಿಸುವುದ 
ಕಂಡು (ಸಮ್ಯಳೌ. ೪-೧ಂ). 
[ಕಟ್ಟು * ಕೂಳ್‌ (ಆ ಕೂರ್ಚ್‌)] 
ಕಟ್ಟುಂಜುರಿಗೆ (ನಾ).. ಸೊಂಟದಲ್ಲಿ ಕಟ್ಟು ವ ಒಂದು ಬಗೆಯ 
ಆಯುಧ; ಕಠಾರಿ: ಅಟ್ಟುಂಜಗಳಂ, ಕಟ್ಟುಂಜುರಿಗೆ (ತಮದ. ೧೭೦ 
ಪ್ರಯೋ) ; (ಕಟ್ಟುಂಜುರಿಗೆಯ್ದನ್ನೊಕರೆಗೆಳೆದುಕೊಳ್ಳುತ್ತ ಮುನ್ನಡೆದು, 
ವಿಕ್ರಮರಾಯನಿಗೆ ನಿಂತು) (ಬೆಟ್ಟಿ೪. ೨೫-೫). [ಕಟ್ಟು 4 ಸುರಿಗೆ] 
ಕಟ್ಟುಂಜೋಳ(ನಾ). ಕಟ್ಟುವ ಕುಪ್ಪಸ್ಯ ರವಕೆ: ಕಟ್ಟುಂಜೋಳಂ 
(ಪಾಠಾಂ. ಜೊಗ), ಏುಂಜವ್ವನಂ (ಶಮದ. ೧೭೦ ಪ್ರಯೋ). 
[ಕಟ್ಟು + ಚೋಳ (ಆಚೋಲ)) 
ಕಟ್ಟುಂದೆಯಿ, ಕಟ್ಟುತೆಜು (ನಾ). ಕಟ್ಟಬೇಕಾದ ತೆರಗೆ; ನಿಗದಿ 
ಯಾದ ತೆರಿಗೆ: ಆ ಬಾಳಿಂಗೆ :ಕಟ್ಟುಂದೆಖು ಕೋಟೀಶ್ವರ ದೇವರಿಂಗೆ 
(ಸೌಇಎ. ೧೯೩೨, ಉಡುಪಿ. ೩೦೮-೮; 1323) ; ಉಳ್ಳೂರ ದೇವರಿಗೆ 
ಕಟ್ಟುಂದೆಯಾಗಿ ವರುಷಂ ಪ್ರತಿ ೧ ಹೊಂನ ನಡಸುವರು (ಸೌಇಇ. 
IX-ii, ೪೨೩-೨೭ ; 1400). ಕಟ್ಟುತೆಜು: ಗುರುವಾರದಲು ತ್ಮಾಗಣ 
ಗೊಡಲ.ಸ್ಕಳವ ಕಟ್ಟುತೆಜು[ವ್‌] ೧೨ ವನು ಬಟ್ಟಕಳದ ಮರ್ದ್ವವೆಳದ 
ಕುಟುಂಬದವರು (ಕಇ. 1, ೩೭-೭; 14141). 
[ಕಟ್ಟು, 4 ಕೆಣ್ಜು-(. ತೆಂಕ) 
ಕಟ್ಟುಂಪಡು(ಕ್ರಿ). ಬಂಧನಕ್ಕೆ ಒಳಗಾಗು: ಕಟ್ಟುಂಪಟ್ಟುಂ ತಗೆಪಟ್ಟುಂ 
ಸೆರೆಯೊಳಿರ್ದು€ ಆಳಲದೆ ಬೇಸಜದೆ ಮುನಿಯದೆ (ಶ್ರಾವಕಾ. ೪೮-೧೪). 
[ಕಟ್ಟು - ಪಡು) 
ಕಟ್ಟುಂಬಗೆ (ನಾ). ಗಟ್ಟಿಯಾದ. ಮನಸ್ಸು; ದೃಢಚಿತ್ತ.: ಲೋಗರ್‌ 
ಸರಮೇಶನಂ ಕಟ್ಟು ಂಬಗೆಯಿಂ. ಪಿಡಿದು (ಅದ್ಭುತ. ೨೮-೧೪). 
[< ಕಡಿದು + ಬಗ್ಗೆ) 


ಕಟ್ಟುಂಬಣ 


ಕಟ್ಟುಂಬಣ, ಕಟುಂಬಣ (ನಾ). = ಕೆಟ್ಟುಂದೇಲು : ನಿಬಂಧ ಶಾಸನಂ- 
ಕಟ್ಟುಂಬಣದ ಶಾಸನಂ (ಫೀತಿವಾ, ೨೯-೩೩). ಕಟುಂಬಣ: ಪ್ರತಿ 
ವರಿಷಕ್ಕಂ ಕಟುಂಬಣವಾಗಿ ಕಿಜಕಿಯ ದೀಪಾವಳಿಯಲು ತಿಜುವೆ ಆರು 
ವಣಂ ಗದ್ಯಾಣ ೧ (ಸೌಇಇ. XX, ೧೧೯-೩೦; 1148). 

[ಕಟ್ಟು * ಸಣ] 

ಕಟ್ಟುಂಬಳಿ (ನಾ). ನಿಗದಿಯಾದ ಉಂಬಳಿ, ಕೊಡುಗೆ: ಈ 
ಕುತ್ತೋಲೆಮುರಿಯಲ್ಲಿ “ಪ್ರಭುವಳಿತವಾದ ಕಟ್ಟುಂಬಳಿ” ಎಂಬ 
ಒಕ್ಕಣೆಯಿದೆ (ಮಂತ್ರಶ. ೧೬-೨). [ಕಟ್ಟು * ಉಂಬಳಿ] 

ಕಟ್ಟುಕ, ಕಟುಕ್ಕ (ನಾ). ೧. ಕಟ್ಟುವವನು: ಕಟ್ಟುಕಂ, ತಟ್ಟುಕಂ 
(ಶಮದ. ೨೦೩ ಪ್ರಯೋ). ೨. ಸುಳ್ಳು; ಕಟ್ಟುಕಥೆ: ಕಟ್ಟುಕ ಪುರಾ 
ಣವಂ ದಿಟ್ಟಿತೆನದಿಂ ಪಿಡಿದು (ಬೊಮ್ಮರ. ೧೧೧-೩); ನಾನಿದಕ್ಕೊಡ 
ಬಡುವೆನೇ ನಿಮ್ಮ ಕಟ್ಟುಕಕ್ಕಾನಂದಿಪೆನೆ (ಸಮ್ಮಳೌ. ೧೦-೫೯) ; ನಿಮ್ಮಂ 
ತಹ ಸದ್ಭೃಹಸ್ಥರ ಮಾತುಗಳನ್ನು ಕಟ್ಟು ಕವೆಂದು ಶೀಳ್ವಡಿಸಲು ನನಗಿಷ್ಟ 
ವಿಲ್ಲ (ವಿಗಡ: ೪೮-೧೦). ಕಟುಕ್ಕ: ೨. “ಕಟುಕಂ ತೊದಳ್‌ ನುಸು 
ಳೆಂದು ನೆಜಕಿ ಪುಸಿಯೆನಲ್ಕ್ಯನೃತಮಕ್ಕು ” (ಕಬ್ಬಿಕ್ಳೆ. ೫೯). 

[ಕಟ್ಟು * -ಕ್ಕ] 

ಕಟ್ಟುಕಂಬ "ಕಟ್ಟುಗಂಭ' ನೋ. 

ಕಟ್ಟುಕಟ್ಟಲೆ (ನಾ). ೧. ನಿಯಮ; ನಿರ್ಬಂಧ; ಕಟ್ಟುಪಾಡು: 
ಭಿಶುಣೀ ಸಂಘಕ್ಕೆ ನಿಯಮಿಸಿದ ವಿಶೇಷವಾದ ಕಟ್ಟುಕಟ್ಟಲೆಗಳನ್ನು 
ಪಾಲಿಸಲು ಒಪ್ಪಿಕೊಂಡಾಗ (ರಾ ವೂರಾ. ೧೭). ೨, (ಕರಾ) ಯಥಾ 
ಪ್ರಕಾರದ್ದು ; ಸಾಮಾನ್ಯವಾದದ್ದು : ಇಂದು ವಿಶೇಷವೇನಿಲ್ಲ, ಬರೀ 
ಕಟ್ಟು ಕಟ್ಟಲೆ (ರೂಢಿ). . [ಕಟ್ಟು * ಕಟ್ಟಲೆ (ಆ ಕಟ್ಟಿಳೆ,)] 

ಕಟ್ಟುಕಡಹ (ನಾ). (ಆಲಂ) ತೀವ್ರವಾದ ಕಳವಳ, ತೊಳಲಾಟ: 
ಇದೆಲ್ಲಂ ಕಮ೯ ರಾಜನ ಪರಿಣತಿಯೆಂದು ನಿಮ್ಮ ಕಟ್ಟುಕಡಹಮಂ 
ಕಳೆವಂದು ಮಹಾವಿಭೂತಿಯಿಂದರಮನೆಗೆ ವಂದು ಕತಿಪಯದಿನಮಿರ್ದು 
(ಧರ್ಮಾಮೃ. ೭-೧೧೯). [ಕಟ್ಟು * ಕಡಹೃ (ಆ ಕೆಡೆಪ)] 

ಕಟ್ಟುಕಡೆ (ಕ್ರಿ). ಅತಿಯಾಗಿ ದುಃಖಿಸು, “ಮರುಗು; “ಮರ್ಯಾದೆ 
ಮಾರು, ನಿಯಮವನ್ನು ಉಲ್ಲಂಭಸು” (ಪಂರಾಮಾ. ಕೋಶ): 
*ಕಟ್ಟು ಕಡೆ - ಮನೋನಿರೋಧೇ  (ಶಮಢಾ. ನ); ಮುನ್ನಂ ಮೈತ್ರೇ 
ಯರ್‌. ಕೊಟ್ಟೂರುಭಂಗ ಶಾಪಮಂ ನೆನೆನೆನೆದು ಮನದೊಳ್‌ ಕಟ್ಟು 
ಕಡೆದು (ಗದಾಯು. ೪-೪೩ ವ); ಮಯ್ದುನನ ಮರಣಕ್ಕೆ ಕಟ್ಟುಕ 
[ಪಾಠಾಂ. ವ]ಡೆದು ಮನದೊಳ್‌ ಸೈರಿಸಿ (ಸುಕುಮಾ. ೨-೫೨ವ); ಭರತಂ 
ಕ್ರಮಂದಪ್ಪಿ ಸಾಕೇತಸಾಮ್ರಾಜ್ಯ ಪಟ್ಟಿ ಮನೊಡಂಬಟ್ಟುದರ್ಕಂ ಲಕ್ಷಣಂ 
ಕಟ್ಟುಕಡೆದು (ಪಂರಾಮಾ. ೬-೧೩೭) ; ಇವರ ತನುಗೆ ತಗದಾಹಾರಮ 
ನಿಕ್ಕಿ ದೆನೆಂದು ಕಟ್ಟುಕಡೆಯುತ್ತಿರೆ (ನೇಮಿಪು. ೭-೧೮೫ ವ). 

[€ ಕಡಿದು * ಕಡೆ] 

ಕಟ್ಟುಕಣಜ (ನಾ). (ಬಿದಿರು ಮೊದಲಾದುವುಗಳಿಂದ) ಹೆಣೆದು 
ಮಾಡಿದ ಕಣಜ, -ರಳಗೆ: ಎರಡು ಕಟ್ಟುಕಣಜಗಳಲ್ಲಿ ರಾಗಿ 
ತುಂಬಿದೆ (ಬಿಳುಮು. ೧೧೭). 

[ಕಟ್ಟು 4 ಕಣಜ್ಜ (< ಕೆಣಂಜ)] 

ಕಟ್ಟುಕತೆ(ನಾ). ವಾಸ್ತವಿಕವಲ್ಲದ ಸಂಗತಿ; ಕಲ್ಪನೆಯಿಂದ ಕೂಡಿದ 
ಕಥೆ: ಇದೆಲ್ಲಾ ನಿಮ್ಮ ಕಟ್ಟುಕತೆ! (ಕಂಕಕೂ. ೬); ಕಳ್ಳ ಕಾಕರ ಭೀತಿ 
ಕಟ್ಟುಕತೆಯಾಯ್ತು (ಚಂದ್ರಸ. ೬೦); ಈ ಕಟ್ಟುಕತೆಯನ್ನು ಅದರಷ್ಟಕ್ಕೇ 
ನೀಗಿಬಿಡಬಹುದು ( ತುಳುನಾ. ೧೮). [ಕಟ್ಟು + ಕತೆ) 

ಕಟ್ಟುಕಥೆ (ನಾ). - ಕಟ್ಟುಕತೆ: ಅದ್ಭುತ ಮಹಾದ್ಭುತಗಳ ಕಟ್ಟುಕಥೆ 
ಕೇಳುವುದೆಂದರೆ ತುಂಬ ಆಸಕ್ತಿ (ಶಿಕ್ಷಣ. ೧೦೭). [ಕಟ್ಟು + ಕಥೆ] 


೧೩೯೨ 


30 


40 


45 


ಕಟ್ಟುಗುಂಡು 


ಕಟ್ಟುಕಾಲುವೆ(ನಾ). ಅಣೆಕಟ್ಟಿನಿಂದ ನೀರು ಹಾಯಿಸುವ ಕಾಲುವೆ: 
ಸೀಮೆಯೊಳಗಣ ಕಾವೇರಿ ಕಟ್ಟು ಕಾಲುನೆಯೊಳಗಾದ ಬಲ್ಲಳಾಪುರದ 
ಸ್ತಳ... ಹೇಮಾವತಿಯ ಕಟ್ಟು ಉಲುವೆಯೊಳಗಣ, ವರಾಹನ ಕಲಹಳಿ 
ಸ್ತಳ (ಎಕ. ೫1೪, ಶ್ರೀರಂಗ. ೨೫೮-೪ ; 1544). 

[ಕಟ್ಟು ಕಾಲುವೆ (ಆ ಕಾಲ್ವಾಯ್‌)] 

ಕಟ್ಟುಕೊಡಗೆ "ಕಟ್ಟುಗೊಡಗೆ' ನೋ. 

ಕಟ್ಟುಕೊಡಿಗೆ "ಕಟ್ಟುಗೊಡಗೆ” ನೋ. 

ಕಟ್ಟುಕ್ಕು (ನಾ). ಗಡುಸಾದ ಉಕ್ಕು: ಮಸಗಿದನು ನಿಮ್ಮಾತನುಗಿ 
ದೆಬ್ಬಿಸಿದ ಹುಲಿಯೋ ನೊಂದ ಹಂದಿಯೊ ಹಸಿದ ಭುಜಗನೊ ಕಾದ 
ಕಟ್ಟುಕ್ಕಿನ ಛಡಾಳಿಕೆಯೊ (ಕುವ್ಯಾಅ. ೬-೭). 

[೮ ಕಡಿದು ಉಕ್ಕು (< ಉರ್ಕು,)] | 

ಕಟ್ಟುಗಂಭ, ಕಟ್ಟುಕಂಬ (ನಾ). ೧. ಕಸರತ್ತು ಮಾಡಲು ಗರಡಿ 
ಯಲ್ಲಿ ನೆಟ್ಟಿರುವ ಕಂಬ: ಕಾಮುಕ ಪಶುಬಂಧನ ಯಪಸ್ತಂಭ 
ಕಾಮ ಜಟ್ಟಿಯ ಕಟ್ಟುಗಂಭ ಎನಲೊಸ್ಟ್ಪಿದುವಾ ಮುಗ್ಧೆ ಯೆಸೆವೊಳ್ಳೊಡೆ 
ಗಳ್‌" (ಶ್ರೀಪಾಲ. ೩-೫೦). ಕಟ್ಟುಕಂಬ: ೧, ಗರಡಿ ಮನೆಯ 
ಕಟ್ಟುಕಂಬ (ರೂಢಿ). -೨, ದನ ಮೊದಲಾದುವುಗಳನ್ನು ಕಟ್ಟುವ 
ಕಂಬ (ಕಿ). [ಕಟ್ಟು * ಕಂಭ) 

ಕಟ್ಟುಗಡಸು (ನಾ). ೧. ಬೆದೆಗೆ ಬಂದ ಕಡಸು, --ಹಸು : “ಕಾಲ 
ಪ್ರಾಪ್ತಿಯಾಗಿ ಬೆಜಡೆಯಾದ ಆಕಳು” (ನಾಚರಾ. ಕಿ). ೨. ಪ್ರಾಯಕ್ಕೆ 
ಬಂದವಳು ; ಜವ್ವನೆ: ಈ ನನ್ನ ಕಟ್ಟುಗಡಸಿನ ಮೆಯ್ಕೆಂಬ ಹೊನಹಿನ 
ಪಾತರದಲ್ಲಿ ಎಸರಿಟ್ಟರುವ- ರೂಪ ಸೌಂಡರ್ಯ ಯವ್ವನ ಶೃಂಗಾರ ಕಲೆ 
ಗಳೆಂಬ ಪಂಚಾಸವಗಳನ್ನು (ಮಂತ್ರಶ. ೨೯-೧೫): [ಕಟ್ಟು * ಕಡಸ್ಯು) 

ಕಟ್ಟುಗಾಣ "ಕಟ್ಟುಗಾಳ' ನೋ. 

ಕಟ್ಟುಗಾರಿಕೆ (ನಾ). ಕಟ್ಟುವ ಸಾಮರ್ಥ್ಯ; ರಚನಾಸಾಮರ್ಥ್ಯ: 
ನಟನಿಗೆ ಮಾತುಗಳ ಕಟ್ಟುಗಾರಿಕೆ "ಇದೆ. ಅದಕೆ ನರ್ತಕಿಗೆ ' ಅದಿಲ್ಲ 
(ಬಾಲಪ್ರ. 11, ₹೮೦). [ಕಟ್ಟುಗಾರ್ಯ + -ಇಕೆ] 

ಕಟ್ಟುಗಾವಲಿಗೆ (ನಾ). ಕಟ್ಟುನಿಟ್ಟಾಗಿ ಕಾವಲು ಮಾಡುವವನು: 
ಕಾಮದೇವನ ಪೆಟ್ಟದಾ ನೆಯ ಕಟ್ಟುಗಾವಲಿಗರೆಂತಿಹರು (ಆಬ್ಬಲೂ. 
೩-೯೩). [ಕಟ್ಟು + ಕಾವಲಿಗ] 

ಕಟ್ಟುಗಾಳ, ಕಟ್ಟುಗಾಣ (ಹಾ). ಕಟ್ಟಿದಗಾಳ ; ಮಾನು ಹಿಡಿಯಲು 
ಮಾಡಿದ ಕೊಕ್ಕೆ: ಲವಣಾಬ್ಕಿಯಲಿ ತರಳನ ನುಂಗಿದೆ ಪೆಣ್ಮೀನ 
ನೊರ್ವನು ವರ ಕೆಟ್ಟುಗಾಳದೆ ಪಿಡಿದ (ಮೋ ಹ ತ. ೧೧-೩೩). ಕಟ್ಟು 
ಗಾಣ: ಕೇಣವಿಲ್ಲದೆ ರೋಹಿತವಾರ್ಧಿಯೊಳು ಕಟ್ಟುಗಾಣಕ್ಕೆ ಪಾಯ್ವ 
ಮಾನು (ಮೋಹತ. ೪೦-೭೦). (ಕಟ್ಟು, + ಗಾಳ] 

ಕಟ್ಟುಗಿ (ಕ್ರಿ). ಬಲವಾಗಿ ನಡು, — ಚುಚ್ಚು, ತಿವಿ: ಜಸಿ ಮೆಲ್ಲ 
ಡಿಯಂ ಕಟ್ಟುಗಿಯಲ್‌ ನಡೆಯುಡುಗಿ ಬಲಟಲ್ಲಟಲ್ಲನೋಹಿಲದೇವಂ 
ಇಂತಂಗಾಲ ನೆಟ್ಟು ಕಟ್ಟುಗಿಯಲಾ ನೋವಿನಿಂ ನಡೆಯುಡುಗುತಂದು 
ನೊಂದು ಕಂದಿ ಕುಂದಿ (ಉದ್ಭಟ. ೧೧-೧೦೩, ವ). [೬ ಕಡಿದು * ಉಗ್ಗಿ] 

ಕಟ್ಟುಗುಂಟಿ (ನಾ). (?): ಕಟ್ಟುಗುಂಟಕ್ಕೆ ಬಂದ ದೇವರೆ ಪೂಜಿಸಲು 
ಸೂಜಿಯ ಪೋಣಿಸಿ ದಾರವ ಮಜಕಿದಡೆ ಹೊಲಿಗೆ ಬಿಚ್ಚಿತ್ತು (ಅವ ಚಂ. 
೯೧-೪೦೮). [?] 

ಕಟ್ಟುಗುಂಡು (ನಾ). ಕಲ್ಲುಗಳನ್ನು ಪುಡಿಮಾಡಲು ಉಪಯೋಗಿ 
ಸುವ ಡೊಡ್ಡಗುಂಡು: ಧರೆಯ ವಿಟರ ಪೇರೆರ್ದೆಗಲ್ಲನಾ ರತಿವರನೆಂ 
ಬೊರ್ವ ಕಲ್ಕುಟಕ ಭರದಿ ಪೊಡೆವ ಕಟ್ಟು ಗುಂಡಿಡೆನಲಾ ತರುಣಿಗೊಪ್ಪಿ 
ಮವು ನಿತಂಬ (ಶ್ರೀಪಾಲ. ೩-೫೧). 

[ಆ ಕಡಿದು 4 ಗುಂಡ್ಯು. / ತೆಲು, ಕಟ್ಟುಗುಂಡು] 


ಕಟ್ಟುಗುಣ 


ಕಟ್ಟುಗುಣ (ನಾ). ಕಲಿತುಕೊಂಡ ಗುಣ: ಹುಟ್ಟುಗುಣಕ್ಕಿಂತಲೂ 
ಕಟ್ಟುಗುಣ ಕೀಳೆಂಬುದು ಎಲ್ಲರಿಗೂ ತಿಳಿದ ವಿಷಯ (ಪೈಮಹ. ೧೬೫). 
(ಕಟ್ಟು, * ಗುಣ್ಯ] 
ಕಟ್ಟುಗುತ್ತಗೆ, ಕಟ್ಟುಗುತ್ತಿಗೆ (ನಾ). ನಿಗದಿಯಾದ ಗುತ್ತಿಗೆ: 
ಸರ್ವ್ವಾಯಶುದ್ಧಿ ಕಟ್ಟುಗುತ್ತಗೆ ಪಿಂಡಾದಾನ (ಎಕ. ೪1, ತರೀಕೆ.| 5 
೨೦-೩೦; 1185); ಕಟ್ಟುಗುತ್ತಗೆಯಾಗಿ ತೆಯಿವ ಸಿದ್ಧಾಯ ಪ ಅಲ್ಲಿ 
ದೇವಾಲ್ಕನ ಮಾಡಿಸಿದದಕ್ಕೆ ಏಆಂಗೆ ತೆಜುವ ಕಟ್ಟುಗುತ್ತಗೆ (ವೈರಿ. 
೧೯೩೬, ೧೬-೧ ; 13ನೆಯ ಶತ); ಸರ್ವಸ್ವಾಮ್ಯ ವನು ಅನುಭವಿಸಿಕೊಂಡು 
ಕಟ್ಟುಗುತ್ತಿಗೆಯಾಗಿ ವರುಷವೊಂದೆ ಕ್ಕೆ ತೇಲುತ್ತ (ಮೈ ಆರಿ. ೧೯೩೦, 
೫೦-೧೪; 1392). ಕಟ್ಟುಗುತ್ತಿಗೆ: ಎನಗೆ ಕಟ್ಟುಗುತ್ತಿಗೆಯೆ (ಮೋಳಿಮಾ. 
೨೨-೮೬); ಕಟ್ಟುಗುತ್ತಿಗೆ ಪಿಂಡದಾನೆನಾಗಿ ಕಿಜುಕುಳ ತಪ್ಪುತೌಡಿ 
(ಎಕ. ೫17, ಚಿಕ್ಕನಾ. ೨-೧೩ ; 1261) ; ಉಭಯಂ ಖ ೧೬೪೦ ಗೆ ಸಲುವ 
ಕಟ್ಟುಗುತ್ತಿಗೆ ಗಡಿಯ ಭತ್ತೆ (ಎಕ. ೪111, ತೀರ್ಥಹ. ೧೬೬-೩೨ ; 1610). 
(ಕಟ್ಟು ಗುತ್ತಗೆ) 
ಕಟ್ಟುಗುತ್ತಿಗೆ "ಕಟ್ಟುಗುತ್ತಗೆ' ನೋ. 
ಕಟ್ಟುಗೂಳಿ (ನಾ). ಆಕೆಳಿಗೆ ಗರ್ಭ ಕಟ್ಟಸುವುದಕ್ಕಾಗಿ ಮಿಸಾಸಲಾದ 
ಗೂಳಿ; ಬೀಜದ ಹೋರಿ (ಕ). [ಕಟ್ಟು * ಗೂಳ್ಳಿ) 
ಕಟ್ಟುಗೂಳು; "ಕಟ್ಟುಂಗೂಳ್‌' ನೋ. 
ಕಟ್ಟುಗೂಳ್ಳು, ಕಟುಗೂಳು (ನಾ). ಒಂದು ಬಗೆಯ ತೆರಿಗೆ: ತುಪ್ಪ 
ದಳಮಿಳಿ ಕುಳು ನೂಲೊಳಗಾದವು ಕಟ್ಟುಗೂಳು ಕಟಕಸೇಸೆ ವೀರಸೇಸೆ 
ಆಸೆಯ ಸೇಸೆ ಕುದುರೆಯ ಸೇಸೆ (ಎಳ. ೫೭೪1, ಚಿಕ್ಕನಾ. ೭೧-೨೭ ;.1550); 
ಸಿದ್ಧಾಯ ಕಟ್ಟುಗೂಳು ಕಟಕಸೇಸೆ (ಎಕ. ೩1, ಚಿತ್ರದು. ೬-೩೨ ; 1336). 
ಕಟುಗೂಳು : ಪಂಚಾಳವಳಕೆ ಕಟುಗೂಳು ಹದಿಕೆ. ಕರ ಸುಂಕ 
ಕೊಮಾರ ಕಾಣಿಕೆ ಸುಂಕ ಹೊದಕೆ ಕಾಣಿಕೆ ಕಿರುಕುಳ ಏನು ಹೆದಿಕೆಗಳನೂ 
(ಎಕ. Ix (8), ಬೆಂಗಳೂ. ೧೬೯-೨ |; 1329). 
[ಕಟ್ಟು * ಗೂಳು?) 
ಕಟ್ಟುಗೆ (ನಾ). ಮಠ ಮೊದಲಾದುವುಗಳಿಗೆ ಕೊಡುವ ಕಾಣಿಕೆಯ 
ನಿಗದಿ; . ಸೇವೆಯ ಕಾಣಿಕೆ: ಸ್ಥಾನಿಕ ತಂಮಣನು ಗಣಾಚಾರದ 
ಕಟ್ಟುಗೆಯ ತೆರುವ ಹಣವನು (ಎಕ. ೪11, ಶಿವಮೊ. ೨೧-೮; 7). 
(ಕಟ್ಟು *-ಗೆ 1) 
ಕಟ್ಟುಗೆಕಾಣಿಕೆ (ನಾ). ಕಟ್ಟಳೆಯ ಕಾಣಿಕೆ: ಆ ಕ್ಷೇತ್ರಂಗಳೆನು ನಾವು 
ಆ ರಾಮಣ್ಣಂಗಳ ಕ ಯ್ಶಲು ಗದ್ಯಾಣಂ ಎಂಟನೂ ಕಟ್ಟುಗೆಕಾಣಿಕೆಯಾಗಿ | 
ಕೊಂಡು (ಎಕ. ೪, ಅರಸೀ. ೧೧೩-೧೪ ; 1918). 
(ಕಟ್ಟುಗೆ * ಕಾಣಿಕೆ (ಆ ಕಾಣ್ಯೆ)) 
ಕಟ್ಟುಗೆಡೆ (ಕ್ರಿ). ಸ್ಫೈರ್ಯಗೆಡು: ಪೊಸವೇಟಕಾರ್ಶಿಯರ್‌ ತಮ್ಮ |55 
ಕನ್ನೆವೇಟಿಮವಸೊಳಾಗದೆ ಕೆಟ್ಟಿವೆಂದು ಕಟ್ಟುಗೆಡೆಯೆಯುಂ (ಅರ್ಥನೇ. 
೫-೨ ವ). [ಕಟ್ಟು + ಕೆಡೈ) 
ಕಟ್ಟುಗೊಡಗಿ "ಕಟ್ಟುಗೊಡಗೆ' ನೋ. 
ಕಟ್ಟುಗೊಡಗೆ, ಕಟುಕೊಡಗಿ, ಕಟುಕೊಡಿಗೆ, ಕಟುಗೊಡಗಿ, ಕಟ್ಟು 
ಕೊಡಗೆ, ಕಟ್ಟುಕೊಡಿಗೆ, ಕಟ್ಟುಗೊಡಗಿ (ನಾ). ಕರೆ ಕಟ್ಟಸಿ, 
ದುದಕ್ಕಾಗಿ ಕೊಡುವ ಮಾನ್ಯ: ಆ ದಾಮೋದರಸೆಟ ಕೊಡಿಯಪಂ 
ಕಟದೆರಾಗಿ ಆ ಎರಡು ಒಡವಿಂಗೂ ಕಟ್ಟುಗೊಡಗೆಯಾಗಿ , .. ಕೊಟ್ಟಿಉ 
(ಎಕ. 1x (5), ಬೆಂಗಳೂ. ೧೭೨-೨೦ 1570). ಕಟಿ ಕೊಡಗಿ : ಚಿಕ 
ತಿಂನುಂಣನಾಯ್ಕರಿಗೆ ಕೊಟ ಕಟುಕೊಡಗಿಯ ಸಾಧನದೆ ಕ್ರಮವೆಂತೆಂದರೆ 
(ಎಕ. ೫11, ಶಿರಾ. ೧೮-೪; 15771). ಕಟುಕೊಡಿಗೆ: ಕಟುಕೊಡಿಗೆ| 4 
ಗದೆ ಖಳ ೧-ಹೊಲ ೧ (ಎಕ. 2: (5): ಮುಳಬಾ. ೧೪೭-೧; 16ನೆಯ ಶತ). 


[5 
| 


೧೩೯೩ 


40 


ಕಟ್ಟುಜ್ಜುಗಿಸು 


ಕಟುಗೊಡಗಿ: ತಿಂಮಾವೊಡೆರಿಗೆ ಕೊಟ ಕೆಜಿಯ ಕಟುಗೊಡಗಿಯ 
ಶಿಲಾಸಾಶನ (ಮೈಆರಿ. ೧೯೩೦, ೧೦೦-೬; 1524). ಕಟ್ಟುಕೊಡಗೆ: 
ಪುರದ ಕೆಜಯ ಒಡಪುಗಳನೂ ಕಟ್ಟಿ ರೂಪುಮಾಡಲಾಗಿ ಆ ಕೆಆಕಿಯಲಿ 
ಕಟ್ಟು ಕೊಡೆ £ಡ] ಗೆ ಖಂಡುಗ ಗದ್ದೆಯನೂ . . . ನಡಿಯ ಉಳದು 
(ಎಕ. 1x (5), ಹೊಸಕೋ. ೧೮೪-೨೦; 1433). ಕಬ್ಬುಕೊಡಿಗೆ: 
ಸೆರುಮಾಚನಹಳ್ಳಿ ಕೆರೆ ಕಟಸದಕ್ಕೆ ಕ್ರಿನ್ನಪಗೆ ಕೊಟ ಕಟ್ಟು ಕೊಡಿಗೆ 
ಹೊಲ (ಎಕ. ೫, ಚಿಂತಾಮ. ೧೧೧-೬; 1677 ?). ಕಟ್ಟುಗೊಡಗಿ : 
ಕಟ್ಟುಗೊಡಗಿ ಮಾಂನ್ಕದೆ ಸಾಶನ (ಎಕ. ೫1, ಹಿರಿಯೂ. ೩೫-೬; 1548). 
[ಕಟ್ಟು * ಕೊಡಗೆ (ಆ ಕೊಡಂಗೆಯ್ಸ್‌)] 
ಕಟ್ಟುಗೊತ್ತು (ನಾ). ಕಟ್ಟುವ ಸ್ಥಾನ, --ಸ್ಥಳ, --ಹಕ್ಕೆ: ಹಸು 
ವಿಂಗೆ ಹರವರಿ ಎತ್ತಿಂಗೆ ಕಟ್ಟುಗೊತ್ತು ಕಣುವಿಂಗೆ ವಿಶ್ವತೋಮುಖವಾಗಿ 
ಹರಿವುತ್ತಿಪ್ಪ್ಪ ಕಜುಪಿನ ಅಜೀವ ಗೋಪತಿನಾಥ ವಿಶ್ವೇಶ್ವರಲಿಂಗದಲ್ಲಿ 
ಕಟ್ಟು ವಡೆಯಬೇಕು (ತು ಆ ಗಾ. ೪); `ಆರಾರ ಕ್ರೀ ನೇಮಂಗಳಲ್ಲಿಪ್ಪ 
ವಿಶ್ವಾಸಕ್ಕೆ ತಪ್ಪದಿಪ್ಪ ಆ ವಸ್ತುವ ಬೇಆಕೊಂದು ಲಕ್ಷಿಸಿ ಕಟ್ಟುಗೊತ್ತಿಂಗೆ 
ತರಲಿಲ್ಲ (ಮೋಳಿಮಾ. ೧೩೮-೫೩೨). [ಕಟ್ಟು * ಗೊತ್ತು] 
ಕಟ್ಟುಗೊಳ್‌, ಕಟ್ಟುಗೊಳ್ಳು (ಕಿ). ೧. ನಿರ್ಬಂಧಕ್ಕೆ ಒಳಗಾಗು, 
—ಬದ್ಧವಾಗು: ಗುಟ್ಟಳಿದುದು ಮುನಿವರೆನಿಂದೆ ಶ್ರೇತ್ರವ ಬಿಟ್ಟುದು 
ಭಾರ್ಗವಶರಕೆ ಕಟ್ಟುಗೊಂಡುದು ಮೂಣಜುಭಂಗವೆಂದಬುದಿಯ 
ಬಿಟ್ಟೋಡಿತಾ ಫುರೆದಗಳು (ಮೋಹತ. ೨೦-೧೦). ೨. ಗುಂಪಾಗು; 
ಒಟ್ಟೈಸು: ಬೀಸರಮಾದ ರಾಶಿಯಂತೆ ಪುಲಿಮೊಗಂಗೆಟ್ಟು ಕಟ್ಟುಗೊಂಡು 
ತಟ್ಟುತ್ತಿಜಿವ ಕಟ್ಟಾಯದೆ ಈಡುಗಲಿಗಳೆಲ್ಲಂ (ಅನಂಪು. ೧೧-೮೩ ವ) ; 
ಉರವಣಿಸಿತು ಲಜ್ವೆ ಕೆಳದಿಯರ್‌ ಕಂಡು ಕಾತುರ ಕಟ್ಟುಗೊಂಡುದಿರ್ವ 
ರಿಗೆ (ಮೋಹತ. ೩೧-೩೯). ಕಟ್ಟು ಗೊಳ್ಳು: ೩. ಕಟ್ಟಲ್ಪಡು; ಬಂಧಿತ 
ವಾಗು : ಬಿಳಿಯುಡುಪು . . . ನಡುವಿನ-ಬಳಿ ಪಟ್ಟಯಿಂದ ಬಿಗಿಯಾಗಿ 
ಕಟ್ಟುಗೊಂಡಿತ್ತು (ಪುನರು. ೧೮೯). [ಕಟ್ಟು * ಕೊಳ್‌] 
ಕಟ್ಟುಗೊಳಿಸು (ಕ್ರಿ). ೧. ಕಟ್ಟಿ ಹಾಕು; ಬಿಗಿಮಾಡು : ಭಸಿತವುಗು 
ಶಿಪ್ಪಡಿಯ ರಂಧ್ರದೊಳೊಸೆದು ಧಿಕ್ಯನೆ ತೆಗೆದೆಲೆಗಳಲಿ ಮುಸುಕಿ ಬಂಧಿಸಿ 
ಕಟ್ಟುಗೊಳಿಸಿ ಬಲಿಷ್ಮ ವಂ ಮ್ಮಾಡಿ (ಬಸಪ, ೪೪-೧೬). ೨. ತಡೆ; ನಿಲ್ಲಿಸು: 
ನಿಟಲದೆ ಸುಜಿವ ರಕ್ತವ ಕಟ್ಟುಗೊಳಿಸಿ ೬ ಸತ್ರಾಣ ಸಂಘಟಸೆ ರಕ್ಕಸ 
ರಾಯ ನುಡಿದ (ಮೋಹಶ. ೧೨-೬೧). [ಕಟ್ಟುಗೊಳ್‌ + -ಇಸ್ಕು] 
ಕಟ್ಟುಗೊಳ್ಳು “ಕಟ್ಟುಗೊಳ್‌' ನೋ. 
ಕಟ್ಟುಗ್ಗರ (ನಾ). ಕ್ರೂರಭಾವ; ಪ್ರಚಂಡತೆ: ಕಟ್ಟುಗ್ಗರದ ಜಾಯಿ 
ಲದ ಜಂಗುಳಿಗಳ ತಟ್ಟು ನಡೆದು ಬಂದುದಾಗ (ನೇಮಿಸಂ. ೨-೩೯); 
ಕಟ್ಟುಗ್ಗರದಿ ಬಿಲ್ಲವರೆಚ್ಚ ಶರಗಳಿಂದಿಟ್ಟಿಣಿಸುತಲೆಯ್ತಂದು (ಚಂಪ್ರಸಾಂ. 
(< ಕಡಿದು + ಉಗ್ಗರೆ] 
ಕಟ್ಟುಗ್ರ (ಗು). ೧. ಬಹು ಪ್ರಚಂಡವಾದ; ಅತಿ ಕ್ರೂರವಾದ: 
ಕಟ್ಟುಗ್ರ ಕೋಪದಿಂ ಮುಳಿದೆಂದು ರಾಘವಂ (ಚೈ ಮಿಭಾ. ೮-೪೦); 
(ಪ್ರವೇಶಿಸಿ, ಕಟ್ಟುಗ್ರಭಾವದಿಂದೆ ನಿಲ್ಲುತ್ತಾನೆ.,.) (ಚಂದ್ರ ಸ. ೯೨). 
(ನಾ). ೨. ಪ್ರಚಂಡವಾದ ಪ್ರಯತ್ನ ಸಾಧನೆ: ಕಟ್ಟುಗ್ರ 
ಪಾಕಾಂ. ಹ]ದಿಂದ ನಿಮ್ಮ ಶ್ರೀ ಚರಣ ವ. ಕಂಡೆ (ಬಸವ. ೪೮೧). 
೩. ಕ್ರೂರಭಾವ; ಪ್ರಚಂಡತೆ: ಕಟ್ಟುಗ್ರದಿಜುಹೆ ಕತ್ತಲೆಯ ನುಂಗಿತ್ತು 
(ಅವಚಂ. ೧೩೫-೬೧೯) ; ತರಹರಿಸು ಕಟ್ಟುಗ್ರವನು ನಿಷ್ಮುರತೆ ಸಾಕಿನ್ನು 
(ತೊರರಾ. ೨-೬-೨೧). [ಆ 'ಕಡಿದು + ಉಗ್ರ] 
ಕಟ್ಟುಜ್ಜುಗಿಸು (ಕ್ರಿ). ಬಹಳವಾಗಿ ದುಡಿ, ಶ್ರಮಿಸು: ಪುಣ್ಮವಂಶ 
ಪ್ರದೀಪಕರಾಗಿ ಢನ್ಶರಾಗಲು ಪ್ರಯತ್ನಿಸಬೇಕು... ಕಟ್ಟುಜ್ಜುಗಿಸುತ್ತಿರ 
ಬೇಕು (ಬೆಟ್ಟ ಅ. ೧೯೬-೧೮). [ಆ ಕಡಿದು." ಉಜ್ಜುಗಿಸು] 


೮-೩೫). 


ಕಟ್ಟುಡಿ 


ಕಟ್ಟುಡಿ (ಕ್ರಿ). ಕಟ್ಟು ಬಿಚ್ಚು; ಬಂಧ ಸಡಿಲವಾಗು: ಕಟ್ಟುಡಿದ 
ನಾಲಗೆಯದುಸಿರ್ಗುಮೆ ನುಡಿಗಳನ್‌ (ಬದ್ಧಪ್ರ. ೪೬-೧೦೧೩). 
(ಕಟ್ಟು * ಉಡಿ] 
ಕಟ್ಟುತೆಜು "ಕಟ್ಟುಂದೆಲು' ನೋ. 
ಕಟ್ಟುತ್ತಮಿಕೆ (ನಾ). ಅತ್ಯುತ್ತಮವಾದದ್ದು : ನೀವಿರಿಸಿದಂತಿಹೆನು 
ನೀಬೆಂದಂತೆ ನಡೆವನೆಂದರಸ ಕಟ್ಟುತ್ತಮಿಕೆಯಂ ನುಡಿವೆ (ಹ ಚಕಾ. 
೮-೨೩). [ಆ ಕಡಿದು * ಉತ್ತಮಿಕೆ] 
ಕಟ್ಟುತ್ತರ (ನಾ). ಎ. “ಬಿಗುವಿನ ಮಾತು? (ಜಾನಕೋ. ೩೨). 
೨. ಕಡ್ಡಾಯದ ಆಜ್ಞೆ; ಕಟ್ಟಪ್ಪಣೆ (8). [ಆ ಕಡಿದು * ಉತ್ತರೆ] 
ಕಟ್ಟುತ್ತಾರ (ನಾ). ಮಳೆ, ಬೆಳೆ ಇಲ್ಲದಾಗ ಕಂದಾಯದಲ್ಲಿ ತೋರುವ 
ದೊಡ್ಡ ಪ್ರಮಾಣದ ಸವಲತ್ತು, --ರಿಯಾಯಿತಿ (ರೀವ್‌). 
[€ ಕಡಿದು * ಉತ್ತಾರ] 
ಕಟ್ಟುದಾರ (ನಾ). (ನಡುವಿಗೆ) ಕಟ್ಟುವ ದಾರೆ; ಉಡಿದಾರ: 
*ಸುತ್ತುಪಟ್ಟ; ನಡುಕಟ್ಟು ; ಕಟ್ಟುದಾರ; ಅಂಟು; ಅರುಗು? 
(Cincture. ಇಂಕನಿ). [ಕಟ್ಟು +: ದಾರ್ಯ] 
ಕಟ್ಟುದೀನಿಗೆ (ನಾ). ಕಟ್ಟುವ ದೀಪ: ಕಂಡು ಹಿತ್ತಾಳಿ ಸುವರ್ಣಮಯ 
ಕುಂದಣದೆ . . . ಸಾಲುದೀವಿಗೆಗಳೆ ಕಟ್ಟು ದೀವಿಗೆ ಗಳು (ಪುರಂದ. 
೫-೬೯-೧೧). [ಕಟ್ಟು ದೀವಿಗೆ] 
ಕಟ್ಟುದೆರೆ (ನಾ). ತಡೆದು ನಿಲ್ಲಿಸುವ ಅಲೆ; ಎದುರು ತೆರೆ: ಇಡುಕು 
ದೆರೆಯಟ್ಟುದೆಕೆ ಕಟ್ಟು[ಪಾಕಾಂ. ಪೊಟ್ಟು, ಯಿಟ್ಟು]ದೆರೆ ತಟ್ಟುದೆರೆಯಡ 
ಕಿಲುದೆರೆಗಳುಲಿದು ಹಳಚಲು (ಸೋಮಚ. ೧-೬೦). [ಕಟ್ಟು * ತೆರೆ] 
ಕಟ್ಟುದ್ದ (ನಾ). ಬಹೆಳ ಉದ್ದವಾದುದು; ಅತಿ ಎತ್ತರವಾದುದು : 
ಕಟ್ಟುದ್ದ ಮನಾಂತು ಮಿಸುಪ ಕೊಸಗಿನ ಚೆಲ್ವು (ಕಬ್ಬಿಕಾ. ೧೦೭). 
ಕಟ್ಟುದ್ದಮಾಗು - ಬಹಳ ಉದ್ದವಾಗು; ಅತಿ ಎತ್ತರೆವಾಗು : 
ಬನಂಬಿಡಿದು ಕಟ್ಟುದ್ದಮಾಗಿ ಬೆಳೆದೆ ಬಿದಿರ ಕೊನೆಯ (ಕಬ್ಬಿಕಾ. ೨೩೪). 
[೮ ಕಡಿದು + ಉದ್ದ) 
ಕಟ್ಟುನಿಟ್ಟು (ನಾ). ನಿರ್ಬಂಧ; ಕಟ್ಟಳೆ; ಬಿಗುವು: ನ್ಮಾಯದಾನ ಕಟ್ಟು 
ಸಿಟ್ಟಾಗಿ ನಡೆಯುವಂತೆ ಅನನು ಏರ್ಪಾಡು ಮಾಡಿದ (ಹಾಹುತ್ತ. ೯೯); 
ಹೆಣ್ಣು ಎಂದು ಕಟ್ಟುನಿಟ್ಟಿ ನಲ್ಲಿ ಟ್ಟಿವರಲ್ಲ ನಮ್ಮ ತಂದೆ (ತೇಮೋಡು ೯೩). 
[ಕಟ್ಟು + ನಿಟ್ಟು) 
ಕಟ್ಟುನೇಣು (ನಾ). ಕಟ್ಟುವ ಹಗ್ಗ; ಪಾಶ: ಹಟ್ಟಯೊಳಗುಳ್ಳನಿತು 
ನೇಣ್ಗಳು ಕಟ್ಟ ಸವೆದಪು ಕಡೆನ ಕಂಭದ ಕಟ್ಟುನೇಣಿಗೆ ನೇಣು ಬಂದವು 
ಬಾಲೆಯಿದ್ದೆಡೆಗೆ (ನಿಧಾಗ. ೧೦-೯-೪೧). 
[ಕಟ್ಟು + ನೇಣು (ಆ ನೇಣ್‌)] 
ಕಟ್ಟುಪಂಜರ "ಕಟ್ಟುವಂಜರ' ಷೋ. 
ಕಟ್ಟುಪಡು "ಕಟ್ಟುವಡು' ನೋ. 
ಕಟ್ಟುಪಡೆ "ಕಟ್ಟುವಡೆ' ನೋ. 
ಕಟ್ಟುಸಾಟು "ಕಟ್ಟುಪಾಡು? ನೋ. 
ಕಟ್ಟುಪಾಡು, ಕಟ್ಟುಪಾಟು (ನಾ). ನಿಯಮ; ವ್ಯವಸ್ಥೆ ; ಕ್ರಮ: 
ಭಾರತೀಯ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಗಳು ಒಂದು ಕಟ್ಟು 
ಪಾಡಿನಲ್ಲಿ ಅಡಗಿವೆ (ಭಾರದ. ೮೦) ; ಪ್ರಮಾಣ ಮಾರಿದ ಕಟ್ಟುಪಾಡಿಲ್ಲದ 
ವರ್ಣನ ವಿಸ್ತಾರವೇ ಅವನ ಹೆಗ್ಗುರಿಯಾಗಿತ್ತು (ತವನಿ. ೧೩೫) ; ನೆಗಡಿಗೆ 
ಇಂಥ ಕಾಲ್ಕ ಇಷ್ಟು ಸಲ ಎಂಬ ಕಟ್ಟು ಪಾಡು ಯಾವುದೂ ಇದ್ದಂತೆ ನನ್ನ 
ಅನುಭವಕ್ಕೆ ಬಂದಿಲ್ಲ (ನಂಟರು. ೩೬). ಕಟ್ಟುಪಾಟು : (8). 
[ಕಟ್ಟು ಪಾಡ್ಕು.! ತಮಿ. ಕಟ್ಟುಪ್ಪಾಡು ; ತುಳು. ಕಟ್ಟ್‌ ಪಾಡು; 
ತೆಲು. ಕಟ್ಟುಪಾಟು] 


೧೩೯೪ 


ಕಟ್ಟುಮಂಡಿಗೆ 


ಕಟ್ಟುಪಾಸ (ನಾ). ಕಟ್ಟುನಿಟ್ಟಾದ ಉಪವಾಸ; ಕಕೋರವಾದ 
ಉಪವಾಸ: ಅನಿತಜಲಿ ಕೂಲಿ ಹುಟ್ಟದೆ ಕಟ್ಟುಪಾಸ [ಪಾಠಾಂ. ನಿಟ್ಟು 
ಪಾಸ]ದೊಳೇಳುದಿನವಿರಲು (ಬಸಪು. ೨೬-೧೬). "ನಿಟ್ಟುಪಾಸ' ಪರಾ. 

[ಆ ಕಡಿದು + ಉಪಾಸ] 

ಕಟ್ಟುಪ್ಪು (ನಾ). ೧. ಬಹಳ ಉಪ್ಪಾಗಿರುವುದು ; ಉಪ್ಪು ಹೆಚ್ಚಾಗಿ 
ರುವುದು: ಸಾರು ಕಟ್ಟುಪ್ಪಾಗಿದೆ (ರೂಢಿ). ೨. ಔಷಧಿಗಾಗಿ ಬಳಸುವ 
ಒಂದು ಬಗೆಯ ಕೃತಕ ಉಪ್ಪು (ಕ). [೮ ಕಡಿದು. ಉಪ್ಪ] 

ಕಟ್ಟುಬಣ್ಣ (ನಾ). ೧. ಕೃತಕವಾಗಿ ಹಾಕಿದ ಬಣ್ಣ ; ಕಟ್ಟಿದ ಬಣ್ಣ : 
ಹುಟ್ಟುಬಣ್ಣ ಒಂದಜೊಳಸೆ ಕಟ್ಟುಬಣ್ಣ ಒಂದುಮಾಡಿ ಕಟ್ಟಕುಟ್ಟ 
ಕಾಸಿ ಕರಗಿ ಮೂಲುಬಣ್ಣವ ಮುಟ್ಟ ಮಾಡಿ (ಕನಕ. ೨೧೪-೨೩೧). 
೨. ಬಣ್ಣದ ಸೀರೆ: ಮಜನಹಾರವ ಹರಿಣಾವಳಿ ವಳವಟ್ಟ ಕದಳಿ 
ಕೇಸರಿ ಕಟ್ಟುಬಣ್ಣ (ಅಮುಸಾಂ. ೪-೨೨). (ಕಟ್ಟು; * ಬಣ್ಣ] 

ಕಟ್ಟುಬಾಕಿ (ನಾ). (ಉಕ) ವಸೂಲಾಗದ ಬಾಕಿ, ಹಣ: ಆ 
ಊರಿನಲ್ಲಿ ಕಟ್ಟುಬಾಕಿ ಬಹಳ ಉಳಿದಿದೆ (ರೂಢಿ). 

(ಕಟ್ಟು * ಬಾಕ್ಮಿ] 


ಕಟ್ಟುಜಾಳು (ನಾ). ೧. ನಿಯಮಿತ ಜೀವನ; ಕಟ್ಟುನಿಟ್ಟಾದ 


«3 


ಜೀವನ: ಅವನದು ತೀರಾ ಕಟ್ಟುಬಾಳು (ರೂಢಿ). ೨. ಯಾಂತ್ರಿಕ 
ಜೀವನ: ಪಟ್ಟಣದ ಕಟ್ಟುಬಾಳಿನ ವರ್ಣನೆ ಮಾಡಿ, ಅದನ್ನೇ 'ಪುನಃ 
ಪುನಃ ಮಗುಚಿ'ಹಾಕಿ ಹೇಳುವ ಸಾಹಿತ್ಯರಚನೆ (ನನ್ನೂರು. ಪೀಠಿಕೆ. ೧೪). 
[ಕಟ್ಟು * ಬಾಳ್ಕು (ಆ ಬಾರ್ಜ್‌) 

ಕಟ್ಟುಜೀಳು (ಕ). ನಿರ್ಬಂಧಕ್ಕೆ ಒಳಗಾಗು ; ಬಂಧನಕ್ಕೆ ಗುರಿ 
ಯಾಗು; ಕಟ್ಟಿಗೆ ಒಳಪಡು : ಮಕ್ಷಿಕೋಟ್ಛಿಷ್ಟವಿಲ್ಲದ ಜೇನುತುಪ್ಪ 
ಕಟ್ಟುಬೀೀಳದ ಸಕ್ಕರೆಯಿಂದೆ ಸವಿವಾತ ನೆಟ್ಟನೆ ಬೇಳ್ತುದೆನ್ನೊಡನೆ 
(ಮೋಹತ. ೨೩-೧) ; ನನ್ನ ಮನಸು... ಕರ್ತವ್ಮದ ಕರೆಗೆ ಕಟ್ಟು 
ಬಿದ್ದಿದೆ (ಕಾಜವ. 9). [ಕಟ್ಟು * ಬೀಳ್ಕು (ಆ ಬೀಖ್‌)] 

ಕಟ್ಟುಬುತ್ತಿ (ನಾ). ಕಟ್ಟಿಕೊಟ್ಟ ಅನ್ನ; ಬುತ್ತಿ: ಕಟ್ಟುಬುತ್ತಿಯ 
ನುಂಡು ತಳುವದೆ ಬೀಗದ ಪೆಟ್ಟಿಗೆಗಳ ಹೊತ್ತುಕೊಂಡು (ಚಂಪ್ರಸಾಂ. 
೧೫-೭೪) ; ಕಟ್ಟುಬುಶ್ತಿಯ ಮುಂದೆ ಉಣಲುಂಟು ತಾಳು (ಜಗದಾ. 
೧೦೧). (ಕಟ್ಟು * ಬುತ್ತಿ] 

ಕಬ್ಟುಬೆವರು (ನಾ). ಹೆಚ್ಚಾದ ಬೆವರು: ಮೈಯೆಲ್ಲಾ ಕಟ್ಟು ಜಿವಂಟ್ಟದೆ 
(ಮನೋನಂ. ೧೪೭)... [ಆ ಕಡಿಧು * ಬೆವರ್ಕು (ಆ ಬೆಮರ್‌)) 

ಕಟ್ಟುಬ್ಬಟೆ "ಕಟ್ಟುರ್ಬಟಿ' ನೋ. 

ಕಟ್ಟುಬ್ಬರ (ನಾ). ಅತಿಯಾದ ರಭಸ, ವೇಗ: 'ಸಿಡಿಲಾಳ್‌ ತಡೆ 
ಯದೆಡೆಯ ನಡುವೆಟ್ಟುಗಳ್ಲೆ ಕಟ್ಟುಬ್ಬರದಿಂ ಬಂದೆಆಗುಗುಂ (ರಾಮಾಶ್ವ. 
೧-೬); ನಿಸ್ಸಜಾಯರನ್ನರಿನ ಹಂಡೆಯ ಹಮ್ಮು, ಕಟ್ಟುಬ್ಬರದ ಪಗೆತನವು 
(ಬೆಟ್ಟ ಅ. ೧೩-೮). (ಆ ಕಡಿದು * ಉಬ್ಬರ (೮.ಉರ್ವರೆ)) 

ಕಟ್ಟುಬ್ಬಸ (ನಾ). ಅತಿ ಉಬ್ಬಸ : ಕಟ್ವಾಳ್‌, ಕಟ್ಟುಬ್ಬಸಂ (ಶಮದ. 
೧೮೧ ಪ್ರಯೋ). [< ಕಡಿದು * ಉಬ್ಬಸ] 

ಕಟ್ಟುಬ್ಬೆಗ (ನಾ),-೧. ಬಹಳ ಚಿಂತೆ, ವ್ಯಾಕುಲತೆ (೪). ೨. ಮಿಗಿ 
ಲಾದ ಆವೇಗ, ರಭಸ: ಖುಗೆ ಮೂಲೋಕಂಗಳಂ ಗೆಲ್ಮಧಿಕ ಮದದೆ 
ಪಂಚಾಸ್ತ್ರಮಂ ತೊಟ್ಟು ಕಟ್ಟುಬ್ಬೆ[ನಾರಾಂ. ಜ್ಞು]ಗದಿಂ ಕಂದರ್ಪ 
ನಾರ್ಬಿಂ. . . ಸಾರ್ಕೆವಂದು (ಶಬಶಂ. ೨-೯). 

[< ಕಡಿದು * ಉಬ್ಬಿಗ] 

ಕಟ್ಟುಮಂಡಿಗೆ (ನಾ). ಒಂದು ಬಗೆಯ ಭಕ್ಷ್ಯ; ಮಂಡಿಗೆ: 
ಉಂಡಲಿಗೆಯು ಕರಿಗಡಬು ರಾಜಿಪ ಕಟ್ಟುಮಂಡಿಗೆ ಬಿಸಿಯ ದೋಸೆಗಳ 
(ಕಂನವಿ. ೮-೮೯). [ಕಟ್ಟು? * ಮಂಡಿಗೆ (ಆ ಮಂಡಗೆ)] 


ಕಟ್ಟುಮರ 


ಕಟ್ಟುಮರ(ನಾ).೧. ಮರದ ದಿಮ್ಮಿಗಳನ್ನು ಕಟ್ಟಿ ಮಾಡಿದ ತೆಳಲುವ 
ಸಾಧನ; ತೆಪ್ಪ: ದೋಣಿಗಳನ್ನೂ ಕಟ್ಟುಮರಗಳನ್ನೂ ಹುಟ್ಟುಗಳಿಂದ 
ನಡಸುತ್ತ ಆ ಮಳೆಯಲ್ಲಿಯೇ ಸಾಹಸ ಮಾಡುತ್ತಿದ್ದರು (ಮಹಾಗ. 
೨೧೮). ೨. ಹೆಂಡ ಇಳಿಸುವುದಕ್ಕಾಗಿ ಮಡಕೆ ಕಟ್ಟಿರುವ ಮರೆ: 
ಆ ಈಚಲು ತೋಪಿನಲ್ಲಿ ನೂರು ಕಟ್ಟುಮರೆಗಳಿವೆ (ರೂಢಿ). 

(ಕಟ್ಟು; 4 ಮರ್ಕ. / ತಮಿ. ಕಟ್ಟುಮರ] 
ಕಬ್ಬುಮಸ್ತಿ (ನಾ). ಅತಿಯಾದ ಹೆಮ್ಮೆ, ಜಂಭ. (ಕ). 
[< ಕಡಿದು 4 ಮಸ್ತಿ] 

ಕಟ್ಟಿಮಸ್ತು, ಕಟ್ಟಮಸ್ತು (ನಾ). ತುಂಬಿದ ಮೈಕಟ್ಟು; ಗಟ್ಟಿ 
ಮುಟ್ಟು : ತೋಮ ಕಟ್ಟುಮಸ್ತಾದ ಆಳು (ಹೊಸಕ್ತಿ. ೫೨) ; ಒಳೇ ಗಟ್ಟಿ 
ಮುಟ್ಟ ಕಟ್ಟುಮಸ್ತು ಆಗಿದ್ದಿನಿ (ಮಣ್ಣುಹೆ. ೧೧೩). ಕಟ್ಟಿಮಸ್ತು : 
ಮೂವರು ಕಟ್ಟಿ ಮಸ್ತಾದ ಆಳುಗಳು (ಗರುದಾ. ೨೦). 

[+ ಹಿಂ. ಕಠಮಸ್ಟ್‌; ಮರಾ. ಕಟಮಸ್ತ್‌. / ತಮಿ. ಕಟ್ಟುಮಸ್ತು] 
ಕಟ್ಟುಮಾನ್ಯ (ನಾ). ಕೆರೆ ಕಟ್ಟಿಸಿದುದಕ್ಕಾಗಿ ಕೊಡುವ ಮಾನ್ಯ: 


ನೀಉ ಕಟ್ಟ[ಟ್ಟು) ಮಾನ್ಮವಾಗಿ ಕೊಟ ಬೀಜವರಿಯ ಗಡೆ (ಸೌಇಇ.' 


IV, ೨೫೦-೫ ; 1521). [ಕಟ್ಟು + ಮಾನ್ಯ] 

ಕಟ್ಟುಮುಟ್ಟು (ನಾ). ೧. ಹೆಚ್ಚಿನ ಕ್ಲೇಶ. ೨. ಗಚ್ಛಿಮುಟ್ಟು (8). 

[ಆ ಕಡಿದು + ಮುಟ್ಟು) 

ಕಟ್ಟುಮುಡಿ (ನಾ). ಹೆಣೆದು ಕಟ್ಟಿದ ಮುಡಿ; ವೇಣೀಬಂಧ: 
*ಕಬರಿ ಕುಂತಳಂ ವೇಣಿ ಧಮ್ಮಿಲ್ಲಮೆನಲಾ ಕಟ್ಟು ಮುಡಿ (ಮಂಗರಾ. 
೯೪-೬). . [ಕಟ್ಟು * ಮುಡ್ಕಿ) 

ಕಬ್ಬುಮೆಟ್ಟು (ನಾ). ಕಟ್ಟುಪಾಡು; ನಿರ್ಬಂಧ : ಒಡೆಯರು ಭಕ್ತರಲ್ಲಿ 
ರಾಣಿವಾಸವೆಂದು ಕಟ್ಟುಮೆಟ್ಟುಂಟೆ (ಮೋಳಿಮಾ, ೫೭-೨೪೦) ; ಆಚಾರ 
ಭ್ರಷ್ಟಂಗೆ ಕಟ್ಟುಮೆಟ್ಟ ಮಾಡಲಿಲ್ಲ (ಎಲೇಶ್ವ. ೧೨೯); ಅಲ್ಲಿಗಲ್ಲಿಗೆ 
ತಕ್ಕತ ಗೆ ಬಗೆಬಗೆಗಳೊಳವೆಬ್ಗರ್ಕೆ ಕಟ್ಟುಮೆಟ್ಟಿಂಮಾಡಿ (ಪ ದ ರಾ. 
೪-೨೫). [ಕಟ್ಟು + ಮೆಟ್ಟು] 

ಕಟ್ಟುಮೊಸರು (ನಾ). ಬಟ್ಟಿಯಲ್ಲಿ ಕಟ್ಟ ನೇತುಹಾಕಿ, ನೀರು ಸೋರಿ 
ಹೋಗಿ ಗಟ್ಟಿಯಾದ ಮೊಸರು : : ಒಡೆಯಂಗೆ ಭೆಟ್ಟ ಮನೆಯೊಡೆ 
ಯಂಗೆ ತುಪ್ಪ ಕಟ್ಟುಮೊಸರು ಮೃಷ್ಟಾನ್ನ (ಮೋಳಿಮಾ. ೨೨-೮೫) ; ಸಲೆ 
ಕಟ್ಟು ಮೊಸರುಗಳ್‌ ಗಟ್ಟ ಮಜ್ಜಿಗೆಗಳ ಲಲನೆಯರುಣಬಡಿಸಿದರು 
(ಕಂನವಿ. ೮-೯೧). [ಕಟ್ಟು * ಮೊಸರು (ಆ ಮೊಸರ್‌)] 

ಕಟ್ಟುರಸ (ನಾ). ೧. ಬೇಳೆ, ಕಾಳು ಮೊದಲಾದುವುಗಳ ಕಬ್ಬಿನಿಂದ 


ಮಾಡುವ ಸಾರು ; ಕಟ್ಟಿನ ಸಾರು. ೨. ಗಟ್ಟಿ ಮಾಡಿದ ಪಾದರಸ 


(ಕಿ). [ಕಟ್ಟು + ರಸ] 
ಕಟ್ಟುರೋಗ (ನಾ). (ದನಗಳಿಗೆ ಬರುವ) ಆಮಶಂಕೆ ; ರಕ್ತಭೇದಿ 
(ಎಸಮೈ. 2೭೪, ೪೧). [ಕಟ್ಟು + ರೋಗ] 
ಕಟ್ಟುರ್ಬಟೆ, ಕಟ್ಟುಬ್ಬಟಿ (ನಾ). ೧. ಹೆಚ್ಚಳ; ಆಧಿಕ; ಅತಿಶಯ : 
ಸುಟ್ಟೊಡೆ ತನ್ನಯ ಮಹಿಮೆ ಯ ಕಟ್ಟುರ್ಬಟಿಯಜ*ಯಲಕ್ಕುಮೆ 
(ವೃ ಷ ವಿ. ೧೩-೪೨). ಕಟ್ಟುಬ್ಬಟೆ : ೧, ನೋಡು ನಂದೀಶ ನಿಚ್ಚಟದ 
ಶರಣನಿರ್ಪುದಂ ನೋಡ ಕಟ್ಟುಬ್ಬಟಿಯ ನೇಮದಿಂ ಬಾಳು ದಂ (ಸುರರ. 
೪೮-೮). ೨. ಅತ್ಯುಂತ ರಭಸ್ಕ ವೇಗ, ಸಾಹಸ: ಸುತ್ತಿತೆಗೆವ 
ಮೆಟ್ಟಿ ಸೀಳ್ವ ಕಟ್ಟುಬ್ಬಟಿಯ ದುಷ್ಪಗಜಂಗಳಂ (ರಾಜ ಶೇ. ೬-೧೧ ವ). 
೩. ಅತಿಯಾದ ಆಯಾಸ : ಭಿಲ್ಲರ ರಭಸಕೆ ನಿಲ್ಲದೆ ಬಲ್ಲಿದೆ ಕಲಿಪಂದಿ 
ಯೊಂದು ಕಟ್ಟುಬ್ಬಟಿಯಿ€ ಮೆಲ್ಲನೆ ಫೊಟಡುತ್ತಿರೆ ಬಂದಲ್ಲೊರ್ವಂ ಬಿಲ್ಲ 
. ಬಂಟನಿರ್ದುಂ ಮಜಕಿಯೊಳ್‌ (ಹಮ್ಮಾರ. ೪-೪೪). 
[ಆ ಕಡಿದು * ಉರ್ಬಟಿ] 


೧೩೬೯೫ 


20 


ಕಟ್ಟುವರ್‌ 


ಕಟ್ಟುರ್ಬು (ನಾ). ಅತಿಶಯವಾದ ಪ್ರಖರತೆ; ಬಲು ಚುರುಕು, : 
ತೀವ್ರತೆ: ಕಟ್ಟುರ್ಬಿನ ಬೇಸಗೆಯ ಬೇಗೆಯೊಳಂ ಬತ್ತದೆ (ರಾಮಾಶ್ವ. 
೬೩-೧೨). [< ಕಡಿದು * ಉರ್ಬು (೮ ಉರ್ವು)) 

ಕಟ್ಟುಲಿ (ನಾ). ಕಡಿದಾದ ಉಲಿ, ಶಬ್ದ: ವೀರರಸಮೊಳಸಾ 
ರ್ದುಡುಗಿ ಕಣ್ಣೆಟ್ಟು ಹೊಜಗಣ ಕಟ್ಟುಲಿ ಮಾತ್ರದಿಂದಿರ್ಪ ಪಾಂಗಥೀಕ್ಷಿಸಿ 
(ಕಗವಿ. ೯೪-೨ ವಿಷ್ಣು ಪು). [< ಕಡಿದು * ಉಲ್ಲಿ] 

ಕಟ್ಟುಲುಹು (ನಾ). ಗಟ್ಟಿಯಾದ ಧ್ವನಿ: ವಿಪಿನ ವಿಹಂಗಮದ 
ಕಟ್ಟುಲುಹು ಸೂಚಿಸುತಿರ್ದುದೈೆ ನನವಿಲಸದಭಿನವ ರಾಜಪದವಿಯನು 
(ತೊರರಾ. ೨-೨-೨೩). [೮ ಕಡಿದು * ಉಲುಹು (೮ ಉಲಿಪು)] 

ಕಟ್ಟುಲುಹುಜೋಜು (ಕ್ರಿ). ಡೊಡ್ಡ ಧ್ವನಿಮಾಡು; ಗದ್ದಲ 
ಮಾಡು ; ಕೂಗಾಡು : ಹಕ್ಕೆಯಾಡುಂಬೊಲನ ಮರಗಾಡುಗಳೊಳಗೆ 
ಕಟ್ಟು ಲುಹುದೋಣದೆ ಹೊಕ್ಳುದಗಲಕೆ ಶಬರಸಂದೋಹ (ತೊರರಾ. 
೩-೩-೧೧). [ಕಟ್ಟುಲುಹು-- ತೋಜ್ಕು (೮ ತೋಲ್‌)] 

ಕಟ್ಟುವಂಜರ, ಕಟ್ಟುಪಂಜರ (ನಾ). ೧. ಕಟಕಟಿ ; ಸುತ್ತುವರಿದ 
ಚೌಕಟ್ಟು; ಕಟಾಂಜನ : ಕಟ್ಟುವಂಜರಡೊಳ್‌ ನೀಂ ಬರೆದ ಗಾಹೆಯ 
ನೆಲ್ಲಿ ಕಲ್ತೆ (ಪಂಚತಂ. ೧೯೬-೧೮). ೨. (ರಥದ ಸುತ್ತಲೂ ಕಟ್ಟಿದ) 
ಮರದ ಅಥವಾ ಸಬ್ಬಿಣದ ಪಂಜರೆ: “ವರೊಥ್ಯ ರಥಗೋಪನಂ - 
ಈ ೨ ರಥದ ಕಟ್ಟ ಓಟ್ಟು]ವಂಜರ? (ಹಲಾಯು. ೭೪-೨೯೫); “ಕಟ್ಟು 
ವಂಜರಂ ರಥಗೋಪಮಕ್ಕು? (ಮಂಗರಾ. ೪೪-೨೫). ಕಟ್ಟುಪಂಜರ : 
೧. ಪೂರ್ಣೇಂದು ಹೊನ್ನಿನುಪ್ಪರಿಗೆಯ ಕಟ್ಟುಪಂಜರದಲ್ಲಿ ಜೊನ್ನವ 
ಸುರಿದನಳ್ತಿಯಲಿ (ಮೊ ಹತ. ೧೬-೫೪) ; ಕಟ್ಟುಪಂಜರದೊಳೊಂದು 
ಕಡೆಯೊಳಗಾ ದಿಟ್ಟ ಕೈಯಿಕ್ಸಿ ನಿಂದಿರಲು (ಪ್ರಭಂಜ. ೪-೯೨). 

[ಕಟ್ಟು + ಪಂಜರ] 

ಕಟ್ಟುವಡು, ಕಟ್ಟುಪಡು (ಕ್ರಿ). ಬಂಧನಕ್ಕೆ ಒಳಗಾಗು; ಹಿಡಿಯ 
ಲ್ಪಡು ; ಸೆರೆಸಿಗು : ಪಾಂಚಾಲರಾಜತನೂಜೆ ಪಗೆವರ ಕಟ್ಟುವಟ್ಟಿರ್ದೇ 
೪ಿದಿಕ್ಕೆಗೆ. ಸಂತಸಂಬಟ್ಟು (ಸಂಸಭಾ. ೭-೩೮ ವ); ಕರಿಪತಿಗಳ್‌ ಮೊದೆ 
ಲಾಗಿರೆ ನರೆರ್ಗಂ ಬಸಮಾಗಿ ಕಟ್ಟುವಟ್ಟುವು (ಧರ್ಮಾಮ್ಯ. ‘೫-೨೧). 
ಕಟ್ಟುಪಡು: ಅಗಸ್ತ್ಮಂ ಕುಡಿಯುತುಗುಲ್ಲನಿಂ ಕಟ್ಟುಪಟ್ಟಲ್ಲು 
ದಿನ್ನಪ್ಪದು ಪೆಂಪನ್ತಾಳ್ಡಿತೆನ್ಹನ್ಮಅಂಯರೆ (ಎಳ. ೫, ಮುಳಬಾ. ೩೮-೧೫; 
890) ; ಅವನಿಖಾಳರ್‌ ಧರಣೀಪಾಳನ ಸೇನಾಪತಿಗಿರದಾಳಾದರ್‌ ಕಟ್ಟು 
ಪಟ್ಟ ವನಮದ ಕರಿವೋಲ್‌ (ಶಾಂತಿಪು. ೧೧-೪೩). [ಕಟ್ಟು * ಪಡು] 

ಕಟ್ಟುವಡೆ, ಕಟ್ಟುಸಡೆ (ಕ್ರಿ). -ಕಟ್ಟುವಡು: ಕಟ್ಟಿ ಪರ್ವತ ತತಿಯಿಂದೆ 
ಕಟ್ಟುವಡೆದತ್ತಪರಾಬ್ದಿ (ಗದಾಯು. ೧-೨೪) ; ಕಾಮಕ್ರೋಧ ಲೋಭ 
ಮೋಹದಿಂದ ಕಟ್ಟುವಡೆದನು (ಬ.ಸ ವ. ೪೭) ; ಅಣ್ಣದೇವನೊಳಿಡಿದ 
ವಾತ್ಸಲ್ಮಮೆಂಬ ಬಲ್ಲಣ್ಣಿಯೊಳ್‌ ಕಟ್ಟುವಡೆದು (ಜೈಮಿಭಾ. ೧೮-೬೦). 
ಕಟ್ಟುಪಡೆ: ಐನುವ್ವಾಚಾರಿಯ ಮಗಂ ಪುಳಿಯಣ್ಣಸಪ್ಲಿಯ ಎಕಣದ. 
ಬಾಗಿಯುಲಗನಾಗೆ » ಕ್ಯಟ್ಟು ಪಡೆದ ಸ್ಥಿತಿ (ಎಕ. ೫ (5), ಚಿಕ್ಕಬ. 
೨೬-೧೦ ; 9ನೆಯ ಶತ); ಕಟ್ಟುಪಡೆದವಗುಂಟು ಬಿಚ್ಚಿಕೊಳ್ಳುವ ಚಿಂತೆ 
(ಅರಳು. ೯೭-೪೧). [ಕಟ್ಟು * ಪಡೆ) 

ಕಟ್ಟುನಣ್ಣ (ನಾ). ಪ್ರಕಾಶ ಮಾನವಾದ ಬಣ್ಣ ; ಹೊಳೆಯುವ 
ಬಣ್ಣ : ಕಟ್ಟು [ಪಾಕಾಂ. ಪಟ್ಟು] ವಣ್ಮದ ಪಟ್ಟಿ ಬಲ್ಲಳ ದಟ್ಟ ಭೂಸತಿ 
ಮೇಘವರ್ಣದ ಪಟ್ಟ (ಬಸಪು. ೧೧-೨೬). [೮ ಕಡಿದು? * ಬಣ್ಣ) 

ಕಟ್ಟುವರ್‌ (ಕ್ರಿ). ಕಠಿಣವಾಗು; ಬಿರುಸಾಗು ; ಗಡುಸಾಗು: 
ಚಕ್ರೇಶ ಸಿಗ್ಗನುಟತಿ ಮುಳಿಸಂ ನೀನೆಂದಿಂಗಂ ಬಿಸುಡೀ ತಮ್ಮಂದಿ 
ಕೊಳಿಂತಿಂತು ಕಟ್ಟು ವರ್ಪುದು [ಪಾಠಾಂ. ಕಡ್ಡರಪ್ಪುದು] ಪೆಂಪೇ (ಆದಿಪು. 


೧೪-೧೨೮). [೮ ಕಡಿದು? * ಬರ್ಕ್‌) 


ಕಟ್ಟುವಳಿ 


ಕಟ್ಟುವಳಿ (ನಾ). ಕಟ್ಟುಪಾಡು; ನಿರ್ಬಂಧ: ಈ ಸೇನಾ ನಿಯಮಗಳ 
ಕಟ್ಟುವಳಿಗಳ್ಗೆ ಬಾಗಲು ನಿಮಗೆ ಮನವಿಲ್ಲ (ಮಂತ್ರಶ. ೮೦-೫). 


ಕಟ್ಟುವಾಸೆ (ನಾ). ಮೇಲುಹೊದಿಕೆ; ರೆಕ್ಷೂಕವಚ (8) 
[ಕಟ್ಟು * ವಾಸ್ತ] 
ಕಟ್ಟುವೇಲು (ಕ್ರಿ). - ಕಟ್ಟುವಡು: ಕಟ್ಟುನೆತ್ತ ಕಳ್ಳನೆಲ್ಲಮುಮಂ 
ನುಡಿಗುಮೆನ್ನೊಳಂತಪ್ಪುದಿಲ್ಲಿಂಬುದುಂ (ಚಾವುಂಪು. ೯೬-೧); . ಉಪ 
ಸರ್ಗಂಮಾಡಿದ ಬಲಿ ಪಾಪದ ಫಲದಿಂ ಬೋಂಡಾಗಿ ಕಟ್ಟುವೆತ್ತನೆಂದು 
(ಧರ್ಮಾ ಮೃ. ೯-೨೫೪) ; ವಾಮನನ ಕೈಯೊಳಗುರ್ವಿಸೆ ಕಟ್ಟುವೆತ್ತು 
ಪಾತಾಳದೊಳಿರ್ದೆನೆಂದು ಪಟುವಂ ಬಲಿಯಂ (ಜಗವಿ. ೧೮-೮೧). 
[ಕಟ್ಟು * ಪಜ] 
ಕಟ್ಟುಸಿರು (ನಾ). ಉಸಿರಾಡಲು ಕಷ್ಟವಾಗುವ ಒಂದು ಬಗೆಯ 
ರೋಗ: ಕಸ್ಟಶ್ವಾಸ; ಕಟ್ಟುಸಿರು; ಶ್ವಾಸಾವರೋಧ (2760208. 
ಇಂಕನಿ). [ಕಟ್ಟು * ಉಸಿಕ್ಕು (ಆ ಉಸಿರ್ಮ್‌)) 
ಕಟ್ಟುಹಾವು (ನಾ). ಮೈಯುದ್ದಕ್ಕೂ ಅಡ್ಡಡ್ಡವಾಗಿ ಮಚ್ಚೆಗಳುಳ್ಳ 
ಹಾವು;`ಬಳೆಹಾವು (8). [ಕಟ್ಟು? * ಹಾವು (ಆ ಪಾವ್ರ)) 
ಕಟ್ಟುಹುರಿ (ನಾ). ಚೆನ್ನಾಗಿ ಹೊಸೆದು ಮಾಡಿದ ಹಗ್ಗ (9). 
[ಆ ಕಡಿದು * ಹುರ್ಕಿ ( ಪುರ್ಕಿ)) 
ಕಬ್ಟುಹೋರಿ (ನಾ). ಆಕಳಿಗೆ ಗರ್ಭ ಕಟ್ಟಿಸುವುದಕ್ಕಾಗಿ ಮಾಸ 
ಲಾದ ಗೂಳಿ; ಬೀಜದ ಹೋರಿ (೪). 
[ಕಟ್ಟು + ಹೋರಿ (ಆ ಪೋರಿ] 
ಕಟ್ಟುಅ (ನಾ). ಅತ್ಯಂತ ವೇಗ, ರಭಸ: ಕಟ್ಟುಅಡೊಳ್‌ ಬೆಟ್ಟ 
ತ್ತೆನೆ ನಿಟ್ಟುರಮಂ ನುಡಿದು (ಚಿಕವಂ. ೬೭-೨೧) ; ಕಟ್ಟುಜದಿಂ ದಿಟ್ಟ 
ರಡರ್ದರೆಟ್ಟಳೆವರೆಗಂ (ಚಿ ಕವಿ. ೨-೧೦೯) ; ಈತಂಗೆ ನೆರಮಾಗುತುಂ 


ಬೀಡಿಕೆಯಿಂ ಕಟ್ಟುರ£ಅ3ದಿಂ ಪೆಣ್ಣಡೆಯ ನೀಆಕಿವೆಣ್ಣಳ್‌' ಬಂದೊದ | 


ವಿದರ್‌ (ರಾಮಾಶ್ವ. ೫೯-೬). («ಕಡಿದು * ಉಲ] 
ಕಟ್ಟುಲುಕೆ (ನಾ). ಒಂದು ಪಕ್ಷಿಯ ಹೆಸರು: ಮಕಕುಟುಗ ಕಟ್ಟು 
ಆುಕ ಹಂಸೆಯು ಕರಿಯೆ ಪರ್ಡುಜಕಿಪರ್ದು ಜೇಪರ್ದುರುಕರದ ಹಡೆ 
ಹರ್ದು ಪೆರ್ವರ್ದವಣೊಳೊಪ್ಬದುವು (ಸಾಳ್ವಭಾ. ೫-೨೩). [2] 
ಹಟ್ಟೊಳಿಗೆ (ನಾ). ಕಠಿನವಾದ ಕೆಲಸ್ಕ ಸೇವೆ: ಕರೆ ಕಟ್ಟೂಳಿಗದ 
ಕಾತರರನೆಂದನು ಹರಿ ಸುಪರ್ಣಂಗೆ (ತೊರರಾ. ೧-೮-೫೪) ; ಹೇಳಿದನು 
ಬಳಿಕರಿನಿರೋಧದ ಬೇಳುವೆಯ ಸುರವಬ್ಲಭನ ಕಟ್ಟೂಳಿಗದೆ ಕಶ್ಯಪ 
ಮುನೀಂದ್ರ ಪೂರ್ವಸಂಗಶಿಯೆ (ತೊರರಾ. ೧-೧೧-೩). 
[€ ಕಡಿದು * ಊಳಿಗ (ಲ ಊಟ್‌ಗ)] 
ಕಟ್ಟೂಳಿಗೆ (ನಾ). ಕಂದಾಯ (?): ಅಣು ತತ್ತಿನ ಮಹಾಜನಂಗಳು 
.* ವರುಷಂ ಪ್ರತಿ ಗೆದ್ಯಾಣಂ ಆ ಮೂಡು ಕಟ್ಟೂಳಿಗೆಯಾಗಿ ಕೆಅಕಿ 
ಕಾಲುವೆಯ (ಎಕ. 111, ತಿರುಮ. ೯೯-೨೩ ; 1925). [?] 
ಕಟ್ಟಿ, (ನಾ). ೧. ಜಗಲಿ; ವೇದಿಕೆ: ಧನಪಾಳಂ... ಧನ್ಮಕುಮಾರನಂ 
ಕಟ್ಟಿ ಯೊಳು ಕುಳ್ಳಿರಿಸಿ (ಪುಣ್ಯಾಸ್ರ. ೧೨-೧೪ ವ); ನೆರೆದ ಯಾಚಕಂ೦ಗೆ 
ಹಂಚಿಕುಡುವ ಚಿನ್ನವರಡೆರೊಬ್ಬದರು ಕಟ್ಟಿಯಲಿ (ಮೋಹತ. ೩-೨೮) ; 
ಈ ತರ್ಕವನ್ನು ಅವರು ಊರಲ್ಲಿಯ ನಾಲ್ಕು ಪ್ರತಿಷ್ಠಿತ ಕಟ್ಟಿಗಳ ಮೇಲೆ 
ಕುಳಿತು ಹೇಳಲು ಸಹ ಹಿಂದೆ ಮುಂಡೆ ನೋಡಲಿಲ್ಲ (ಸಮಜೀ. ೩೪೮) ; 
ಭಟ್ಟರು ಹೊರಗೆ ಬಂದು ಎತ್ತರವಾಜಿ ಕಟ್ಟಿಯ ಮೇಲೆ ಸಿಂತರು 
(ಹಬ್ಬಿ ಬ. ೪೫). ೨. ಒಡ್ಡು; ಸೇತುವೆ; ಅಡ್ಡಗಟ್ಟಿ; ಅಣೆಕಟ್ಟು: 
ಸೇತು, ವಾರಣಃ - ಈ ೨ ಕಟ್ಟಿ * (ಹಲಾಯು. ೧೧೧-೪೯) ; ತನು 


ನೆಂಬ ಏರಿಗೆ ಮನವೆಂಬ ಕಟ್ಟೆಯ: ಮಾಡಿ (ಅವ ಡಂ. ೧೭೨-೭೭೩) ;. 


೧೩೯೬ 


20 


"90. 


40 


ಕಟ್ಟಿಮನೆ 


ಘನಸಾಗರೆನ ಕಟ್ಟಿದ ಕಟ್ಟಿಯಿದೆಲಾ ಕಾಣದೇ ಲೋಕ (ಕುವ್ಕಾ ಸ. 
೯-೪೯) ; ಮಾದನಹಳಿಯ ಪಡುವಣ ಮಾರಗಉಡನ ಕಟ್ಟೇ ಮೇಲಣ 
ಗೆಂಡಭೇರುಂಡನೆಂಬ ಮಾವಿನ ಮರೆನೊ (ಎಕ. 2: (5), ಮುಳಬಾ. ೩-೩; 
1430) ; ಹರಿವ ಪ್ರವಾಹದುಜುಬೆಯ ಸೈರಿಸದಾಗ ಜರಿವ ಮಳಲ ಕಟ್ಟಿ 
ಯಂತೆ (ಕಂನವಿ. ೧೪-೮೯); ನಟ್ಟಿ ನೀರೊಳಗೆ ಈಸಲಾಆಕ ನಾನು ಎತ್ತಿ 
ಕಟ್ಟಿ ಸೇರಿಸಬೇಕಯ್ಮಾ ನೀನು (ಪುರಂದ. ೧-೩೬-೩). ೩. ಜಲಾಶಯ; 
ಕೊಳ: ಊರೂರುಗಳಿಗೆ ಕಾಲುವೆ ಕಟ್ಟೆ ಗಳನಿತ್ತು ಚಾರುತರೆದ ಧಾನ್ಯ 
ಗಳನು ಪೂರಿತ ಫಲವೀಯುತೆ (ಕಂನವಿ. ೨-೨೦). ೪. ಪಾತಿ; ಮಡಿ; 
ಗಿಡ ಗಂಟಗಳಿಗೆ ಅಡಿಯಲ್ಲಿ ನೀರು ನಿಲ್ಲುವಂತೆ ರಚಿಸಿದ ಒಡ್ಡು: 
ಬೆಟ್ಟದಾ ತುದಿಯಲ್ಲಿ ಹುಟ್ಟದ ವೃಕ್ಷಕ್ಕೆ ಕಟ್ಟಿಯನು ಕಟ್ಟ ನೀರೆಜಕೆದವರು 
ಯಾರೋ (ಕನಕ. ೫೦-೬೧). ೫. ಪೊರಕೆ; ಕಸಬರಿಗೆ (8). 

[ಜೇ. 1 ತಮಿ. ಕಟ್ಟು, ಕಟ್ಟಿ; ಮಲ. ಕೆಟ್ಟು; ತುಳು, ಕಟ್ಟ; 
ಕೊಡ. ಕಟ್ಟಿ; ತೆಲು. ಕಟ್ಟ; ಕೋಲಾ. ಕಟ್ಟಾ; ನಾಯ್ಕಿ. ಪರ್ಜಿ. 
ಕಟ್ಟ; ಗೊಂಡಿ. ಕಟ್ಟಾ) 

ಕಟ್ಟೆ (ನಾ). (ಬಲಿತು ಒಣಗಿದೆ) ಬಿದಿರು: “ಆಲವಾಲದೊಳ್‌ ಕುಂಡ 
ದೊಳ್‌ ವಂಶವೃದ್ಧ ತ್ವದೆೊಳು ಕಟ್ಟಿ ? (ಶಬ್ದಮಂ. ೯೦). 

[ದೇ. ! ತಮಿ. ಕಟ್ಟಿ = ಸೌದೆ; ತೆಲು. ಕಟ್ಟಿ - ಒಣಸೌದೆ] 

ಕಟ್ಟೆ "ಕುಟ್ಟಿ? ನೋ. 

ಕಟ್ಟಿಗಟ್ಟು (ಕ್ರಿ). (ಪ್ರವಾಹವನ್ನು ತಡೆದು ನಿಲ್ಲಿಸಲು) ಅಣೆಕಟ್ಟು 
ಹಾಕು : ಕನಕ ಕಾಂಚೀಕಳಾಪಮಂ ಅನಂಗರಾಗರಸ ಪ್ರವಾಹಕ್ಕೆ ಕಟ್ಟಿ 
ಗಟ್ಟುವಂತೆ ಕಟ್ಟಿ (ಆದಿಪು. ೪-೪೧ ವ) ; ದರಿಗಳಂ ಕೋಡೊಳ್‌ ಕುತ್ತಿ 
ಯೆತ್ತಿ ಬಿದಿರ್ದೀಡಾಡುತ್ತಿರ್ದು ಕಟ್ಟೆ ಗಟ್ಟದಂತಾಗಿ ಜಗುನೆಯಲ್ಲಿ ಪರಿ 
ಪರಿದು (ಪಂಚತೆಂ. ೪೬-೨) ; -ಲಾವಣ್ಯರಸದ: ಬರಿವೊನಲಂ ಕಟ್ಟಿಗಟ್ಟ 
ಕೆಡೆಗೋಡಿವಿಟ್ಟಿಂತಿರೆ (ವರ್ಧಪು. ೭-೯ ವ). [ಕಟ್ಟಿ + ಕಟ್ಟು) 

ಕಟ್ಟಿಗೆಲಸ (ನಾ). ಕಟ್ಟಿಯನ್ನು ಕಟ್ಟುವ ಕೆಲಸ: ಕಟ್ಟಿಸೆಲಸವೆ ತನ್ನಿಷ್ಟ 
ವಾಗಿರೆ ಹಿಡಿವಿಟ್ಟಿಯನಾ ಚರರೈದಿ ಪಿಟ್ಟವ್ವೈಯನು ಪಿಡಿದು (ಭೈರವೇ. 
೧-೧೫೯). [ಕಟ್ಟಿ, * ಕೆಲಸ] 

ಕಬ್ಬೆಗ್ಗ (ನಾ). ಅತಿ ದಡ್ಡ; ಬಲು ಮೂರ್ಜ : ಕಟ್ಟಿಗ್ಗರಪ್ಪ ಯಸಿಯರ 
ಮಾತಂ ಕೇಳ್ದು ರಾಜ್ಯದೆಹಸೆಳಾದ ಭೋಗೋಪಭೋಗಂಗಳಂ ಕಿಡಿಸಿ 
ಕೊಳವೇಡ (ಧ ಮಾ ಮೃ. ೯-೪೨); [ಪಟ್ಟಿಯಂ ಪಜಂದು ಚೆಂಡಂ 
ಮಾಡುವ] ಕಟ್ಟಿ ಗ್ಗರಂತೆ(ಧರ್ಮಾಮೃ: ೯-೧೬೨). [೮ ಕಡಿದು + ಎಗ್ಗ] 

ಕಟ್ಟಿಚ್ಚರ "ಕಟ್ಟಿಚ್ಚಲು' ನೋ. 

ಕಟ್ಟಿಚ್ಚ ಲು, ಕಟ್ಟಿಚ್ಚರ (ನಾ). ಅತಿ ಜಾಗರೂಕತೆ; ಬಹಳ ಎಚ್ಚರ: 
ಪಟ್ಟಣ ಮೊದಲಾದ ಗಡಿಯ ದುರ್ಗಂಗಳಿಗೊಟ್ಟಸಿ ಸಂವರಣೆಗಳ 
ಕಟ್ಟಿ ಡ್ಹಜಕೊಳಿರಿಸು (ಕಂನವಿ. ೧೧-೧೨೯). ಕಟ್ಟಿಚ್ಚರ: ಕಟ್ಟಿಚ್ಚರದಿಂದ 
ಇರು (ರೂಢಿ), (ಆ ಕಡಿದು * ಎಚ್ಚಜ್ಜು (೮ ಎಟ್ಟಜ್‌್‌್‌)] 

ಕಟ್ಟಿ ಪುರಾಣ (ನಾ). ಚಾವಡಿ ಕಟ್ಟೆಯಲ್ಲಿ ಕುಳಿತು ಮಾಡುವ 
ಹರಟಿ; ಗೊಡ್ಡುಹರಟಿ; ಹಾಳುಹರಟಿ; ಕೆಲಸಕ್ಕೆ ಬಾರದ 
ಮಾತು: ಅದನ್ನೆಲ್ಲ ಕಟ್ಟಿಕೊಂಡು ಮಾಡುವುದೇನು?. ಬರೀ ಕಟ್ಟೆ 
ಪುರಾಣ (ರೂಢಿ). (ಕಟ್ಟಿ, * ಪುರಾಣ] 

ಕಟ್ಟೆಮನೆ (ನಾ).೧. ಜಾತಿಯ ಶ್ರೇಣಿ, ಸಂಘ, ಸಂಸ್ಥೆ (ಎಸಮೈ. 
111, ೧೫). ೨. ಪಂಚಾಯಿತಿ ಕಟ್ಟಿ, — ಚಾವಡಿ: ಅಪರಾಧಿಯನ್ನು 
ನೀನು: ಕಟ್ಟೆಮನೆ ಗುರುಮನೆ ಅರಮನೆಗಳಿಗೆ ವಿಧೇಯನೋ ಅವಿಧೇ 
ಯನೋ ಎಂದು ಕೇಳುವರು (ಹುಟ್ಟಿಹ. ೧೯); ಸಾನು ಹಿಂದೆಂದೂ ಆಷರಾಧ 
ಮಾಡಿರಲಿಲ್ಲವೆಂದೂ, ಹಳ್ಳಿಯ ಕಟ್ಟಿ ಮನೆ ಮುಚ್ಚಳಿಕೆ ನೀಡಿತು (ಪುನರು. 
೫೧೯). ೩. ಗ್ರಾಮಾಧಿಕಾರಿಯ ಮನೆ; ಊರ ಮುಖಂಡನ ಮನೆ. 


ಕಟ್ಟೆಯ 


ಕಟ್ಟಿಮನೆ ಯಜಮಾನ್‌ - ಜಾತಿಯ ಮುಖಂಡ, ಮುಖ್ಯಸ್ಥ 
(ಎಸಮೈ. 111, ೯). [ಕಟ್ಟಿ] * ಮನೆ] 
ಕಟ್ಟೆಯ (ನಾ). ಸಾಹಸ (?): ಮೆಲಸೆಟ್ಟಿಯ ಮಗ ([ಬಿ]ಟ್ಟಿಯಂ 
ಕಟ್ಟೆಯದಿಂ ಮಾಡಿದಾಳ್ತ ನಮೆಂತೆ[ಂ]ದಡೆ (ಕಇ. 1೪, ೨೪-೬; 1124). 
[ಆ ಕಟ್ಟಾಯ್ಮ?] 
ಕಟ್ಟಿಯೊಡೆ (ಕ್ರಿ). ಕಟ್ಟಿ ಒಡೆದು ಹೋಗು; ಮೇರೆ ಮಾರು: ಮುಟ್ಟ 
ಬಂದುದು ಸೇನೆ ಕನಿದುದು ಕಟ್ಟಿಳನಿಯಲಿ » 4. ಕಟ್ಟಿ ಯೊಡೆದಂ 
ಬುಧಿಯೊ (ಕುವ್ಯಾದ್ರೋ. ೧೮-೧೮). [ಕಟ್ಟೆ * ಒಡೈ) 
ಕಟ್ಟಿರಕ (ನಾ). ಚೆನ್ನಾಗಿ ಎರಕ ಹೊಯ್ಯುವುದು : ಕಟ್ಟಿರಕದೆ.ಚಿತ್ರ 
ಪಟಗಳಿಂ ರಾಯನ ಪಟ್ಟ ದಾನೆಗಳ್ಳೆ ದಿದುವು (ಕಂನವಿ. ೩-೪೩) ; ದಿಟ್ಟಗೆ 
ನೂತನವ್ಸಾದಪರಂಜಿಯ ಕಟ್ಟಿರಕದ ಭಿತ್ತಿಯಿಂದ (ಕಂನವಿ. ೭-೪೨). 
[<೬ ಕಡಿದು * ಎರಕ್ಕ] 
ಕಟ್ಟಿರಕೆ (ನಾ). ಬಲಿತ ರೆಕ್ಕೆ: ತನ್ನ ಮರಿಗಳೊಳೊಮ್ಮೆ ಕಟ್ಟಿರಕೆ 
ಮೂಡಿದೆನಿತುಮಂ ಪೊರಮಡಿಸಿದುಲಿವಕ್ಕಿಯಮ್ಮ (ಗಿಳಿವಿಂ. XV, ೫). 
[€ ಕಡಿದು 4 ಎರಕ್ಕೆ (ಆ ಎಜಂಳೆ)] 
ಕಟ್ಟೆಲ್ವು (ನಾ). ಗಟ್ಟಿಯಾದ ಎಲುವು : “ಕಡಿದು ಎಲ್ವು, ಳಟ್ಟಿಲ್ಬು* 
(ಶಬ್ದಾನು. ೩೩೯ ಪ್ರಯೋ). [ಆ ಕಡಿದು * ಎಲ್ವು]) 
ಕಟ್ಟಿವಲೆ (ನಾ). ಒಂದು ತರದ ಬಲೆ: ದುಪ್ಫಮತಿ ಕೌರವನ್ನೊಡ್ಡಿದ 
ನಲಾ ಮಹಾ ಕಟ್ಟೆವಲೆಯರ (ತುರಂಗ, ೩೩-೫). 
[ಕಟ್ಟಿ ? + ಬಲೈ) 
ಕಬ್ಬಿಸಕ, (ನಾ). ಹೆಚ್ಚಾದ ಸೊಬಗು; ಅತಿಶಯವಾದ ಚೆಲುವು : 
ತೊಟ್ಟಲೊಳ್‌ ಸುಕುಮಾರನಂ ಕಟ್ಟಿ ಸಕದಿ ೦ ಮಲಗಿಸಿ (ಹಮ್ಮಾರ. 
೨-೨೫ ವ); ಕಟ್ಟಿಸಕದಿಂದ ಪಾಠೀನಕೇತನ ನೃಪನ ಪಟ್ಟಾಭಿಷೇಕ 
ಮಣಿಕುಂಭದ್ವಯಕ್ಕೆ ಮುಸುಕಿಟ್ಟ ಬೆಳ್ವಟ್ಟಿಯಂತಿರೆ (ಸಾಂದಪಿ. ೭-೨೮) ; 
ಕಟ್ಟಿಸಕದಿಂದೆ ಕಂಗೊಳಿಸುತಿದೆ ಪೊಳಲ್‌-(ಜೈ ಮಿ ಭಾ. ೧೭-೧೧) ; 
ರಕ್ಕಸರ ನೆಟ್ಟನೆ ನಿಲುವ ತಾಣಗಳೆನೆ ಕೊತ್ತಳ ಕಟ್ಟಿಸಕದೊಳೊಪ್ಪಿದುವು 
(ಕಂನವಿ. ೨-೬೨). [€ ಕಡಿದು 4 ಎಸಕ] 
ಕಟ್ಟೆಸಕ್ಕ (ನಾ). ೧. ಉತ್ತಮವಾದ ರಚನೆ; ಒಳ್ಳೆಯ ಮಾಟ; 
ಮೇಲ್ಮಟ್ಟದ ಕೃತಿ: ಕಟ್ಟಿಸಕದ ಕುಂದದ ಕಂದದ ಕಂಪಿಟ್ಟಿಣಿಸಿದ 
ಕುಂದದರಲ ಬಾಸಿಗದೊಟ್ಟಜೆಯೆಂತಂತೀ ಕೃತಿ ಚತುರರ.ಬಗೆಗೀಗೊಗು 
ಮಿಗೆಯಂ (ಉದ್ಭದೇ, ೧-೨೮). ೨. ಮಿಗಿಲಾದ ಸಾಹಸ, --ಪರಾ 
ಕ್ರಮ: ತೊಟ್ಟನೆ ತೊಟಲ್ಲು ಕಟ್ಟಿಸಕೆದಿಂದೆರ ಬೇಂಟಿಯಾಡಿ ಬಟಲ್ಲಿನಿ 
ಯರ್ಕಳಂ (ಉದ್ಭಟ. ೨-೮೨ ವ); ಬಿಲ್ಲಳಂ ಕುಸುರಿದಲಿವರ್‌ ಕುಬು 
ಬೆನುತ್ತಾರಿಕೊಂಡು ಕಟ್ಟಿಸಕದಿಂ ಫೊಸಬಿಲ್ಲನಾನುವರ್‌ (ಚಿಬಫ. 
೨೬-೨೬). [೮ ಕಡಿದು + ಎಸಕ್ಕ) 
ಕಟ್ಟಿಸೆಗು (ಕ್ರಿ). ಕಟ್ಟನ್ನು ಕಟ್ಟು; ಅಂಚನ್ನು ಕಟ್ಟು: ಧರೆ ಗಗನ 


ದಶದಿಕ್ಳುಗಳ ಸಾಗರಗಳನು ನಿಶ್ಚಿದ್ರಮಪ್ಪಂತಿರೆ ನಿತಾಮಹನಿಂದ್ರನೀಲದ' 


ಮಣಿಯ ಕಟ್ಟಿ ಸಗಿ ಭರಿತವಾಗಿಯೆ ಕಜ್ಜಲವ ವಿಸ್ತರದೊಳೂಡಿದನೆಂದೆನಲು 
ಕಾರಿರುಳು ತುಂಬಿತು ಜಗವನು (ಜೀವಂಚ.. ೪-೧೭). 
(ಕಟ್ಟು * ಎಸಗ್ಗು] 
ಕಟ್ಟಿಸರ್‌ (ನಾ). ೧. ಚಿನ್ನಾಗಿ ಕುದಿದ ನೀರು.. ೨.' ಸೊಗಸಾದ 
ಸಾರು: ಸಣ್ಣಭತ್ತದೋಗರಮಂ ಕ್ಷಟ್ಟಿಸರ ತೋವೆಯುಂ ದೆಸೆದೆಸೆಗೆ 
ಪಸರಿಸುತ್ತ (ಭಧರ್ಮಪ. ೨-೫೬ ವ). (ಎ ಕಡಿದು + ಎಸರ್‌] 
ಕಟ್ಟಿಸುಗೆ (ನಾ). ರಭಸದಿಂದ ಬಾಣ ಪ್ರಯೋಗ ಮಾಡುವುದು : 
ಸಾಯಕದ ಕಟ್ಟಿಸುಗೆಯಲಿ ಕಾ ತ್ಮಾ:'ಯ ನೀಶಂಗೆಣೆ (ತೊರರಾ. 


೬-೧೮-೨೩). [ ಕಡಿದು * ಎಸುಗೆ] 


೧೩೯೭ 


20 


25 


30 


35 


45 


ಕಟ್ಟೊಟ್ಟಜೆ 


| ಕಟ್ಟಿಸಿ (ಕ್ರಿ). ವೇಗವಾಗಿ ಬಾಣ ಹೊಡೆ: ಸಾಲಜೀ ನಾವುಂಬ ಖಗ 


ಗಳಂ ಮಿಗಗಳೆಂ ಮಾಂಗಳಂ ಕಟ್ಟಿಸೆಯೆ ಗುರಿಗೊಂಬುದೆಂ ಕಲಿಯೆ? 
(ಹೆಬ್ಬೆ ರ, ೧೬-೨೭). [ಆ ಕಡಿದು + ಎಸೆ] 
ಕಟ್ಟೆಹಾಯ್‌ (ಕ್ರಿ). ಒಣಗು; ಬತ್ತು: ಕಟ್ಟಿಹಾದಾ ಮರಕೆಯೆಸ್ಟು 
ಸೀರೆೇಆಿದೊಡಂ ಹುಟ್ಟುವುದೆ ಚಿಗುರುಯೆಲೆ ಪುಷ್ಪ ಕಾಯಿ ಹಣ್ಣು 
(ಗುರುಬೋ. ೧೩೬೩-೩). [ಕಟ್ಟಿ 4 ಹಾಯ್‌, (೮ ಪಾಯ್‌,)] 
ಕಟ್ಟೆಹೋಗು (ಕ್ರಿ). ಒಣಗಿಹೋಗು: ಎಲ್ಲೆಲ್ಲಿ ನೋಡಿದಡೆ ಕಟ್ಟಿ 
ಹೋದ: ಬಿದಿರಿನಂತೆ. ತೊಟ್ಟು ಬಿಟ್ಟಿ ಹಣ್ಣಿನಂತೆ (ಮೋಳಿಮಾ. ೧೨-೪೨). 
[ಕಟ್ಟಿ * ಹೋಗು, (ಆ ಪೋಗ್ಕು)) 
ಕಟ್ಟೆಲಕ (ನಾ). ಅತಿಶಯವಾದ ಪ್ರೀತಿ, --ಅನುರಾಗ: ಕಟ್ಟಿಆಕ 
ದಿನಮರ್ದಪ್ಪೆ 'ಪುಳಕತತಿ ನಾಂಟುಗುಮೆನ್ನೆಜಕಿಯನನೆನುತ (ವೃಷ ವಿ. 
೨೩-೧೫) ; ಕಟ್ಟಿಜಕದೊಳಿನಿಯನ ಕಾಣುತ ಮರವಟ್ಟು.ಮೈಮೇಕಿತು 
ನಿಟ್ಟಿಪಳು (ಹದಿಬ. ೭-೪೧); ಸೃಷ್ಟಿಯೊಳಾನ ಸುಕೃತದೊಳನನ ತಾಯಿ 
ಕಟ್ಟಿಜಳದಲಿ'ಸಡೆದಳೊ (ಕಂನವಿ. ೯-೧೪೯). [ಆ ಕಡಿದು * ಎಕ] 
ಕಬ್ಬೆಅಕ್ಕ (ನಾ). ಪೂರ್ಣವಾಗಿ ಅಧೀನವಾಗುವಿಕೆ, ಬಾಗುವಿಕೆ ; 
“ಈಡುಪ್ರೀತಿ” (ರಾ ಮಾ ಶ್ವ. ಕೋಶ): ಮಖಾಶ್ವಮಂ ಬಿಟ್ಟು ಕಟ್ಟಿಜ 
ಕದಿನೆನ್ಮೊಳ್‌: ಪುದುವಾಟ್‌ (ರಾಜಾಶ್ವ. ೯೬-೧೩). 
[ಆ ಕಡಿದು 4 ಎಕ್ಕ] 
ಕಟ್ಟೆಅಗು (ಕ್ರಿ). ಬಲವಾಗಿ ಎರೆಗು; ರಭಸದಿಂದ ಮೇಲೆಬೀಳು : 
ಪಸಿವಿಂದೆ ನಿನ್ನ ಮೇಲ್‌ ಕಟ್ಟಿಜಗಿ, ದಿನಮೆಲ್ಲ ತಣಿಯುಣುತೆ (ಬದ್ಧಪ್ರ. 
೫೪-೧೧೮೫). (ಆ ಕಡಿದು + ಎಗ್ಗು] 
ಕಟ್ಟೇಕಾಂತ (ನಾ). ೧. ಅತ್ಯಂತ ರಹಸ್ಯ; -ಬಹಳ ಗೋಪ್ಯ, 
ಗುಟ್ಟು: ತಳೋದರಿ ವೃಕೋಡರನಲ್ಲಿಗೆ ವಂದು ಕಟ್ಟೀಕಾಂತದೊಳಿಂ 
ತೆಂದಳ್‌' (ಪಂಪಭಾ: ೪-೭೦ ವ); ಪರಿಜನಮಂ ಪೋಗಲ್ವೇಟ್ದು ಕಟ್ಟೀ 
ಕಾಂತಮಂ ಮಾಟ್ಟುದುಂ'(ಪಂರಾಮಾ. -೭-೧೦೬ ವ); ದುರಿಯೋಧನನ 
ನಾದರಿಸಿ ಕಟ್ಟೀಕಾಂತದಲ್ಲಿ ಮುವ್ವರು ವಿಚಾರಿಸಿದರು (ಕುವ್ಕಾಸ. 
೧೨-೨೪) ; ಅರಮನೆಗೆಯ್ತಂದು ಕಟ್ಟೀಕಾಂತದೊಳೊರೆದನಪಳಿಗಿಂತೆಂದು 
(ಕುರಾಸಾಂ. ೩೬-೨೨). ೨. ಗುಟ್ಟಾದ ಸ್ಥಳ; ರಹಸ್ಯವಾದ ಜಾಗ: 
ಈಗಳುಂ ವಿನ್ನಂ ತನ್ನಾತೆಔಂದೇ ಬಗೆದೆನ್ನಂ ಕಟ್ಟೇಕಾಂತಕ್ಕುಯ್ದು 
(ಪಂಚತಂ. ೯೫-೧೨). [೮ ಕಡಿದು + ಏಕಾಂತ) 
ಕಟ್ಟೇರ್ವಡೆ (ಕ್ರಿ). ಬಲವಾದ. ಏಟನ್ನು ಹೊಂದು; ತೀವ್ರವಾಗಿ 
ಗಾಯಗೊಳ್ಳು : ಶ್ರೀ ಮಹಾಪಾರ್ಶ್ವನಿಂ ಕಟ್ಟೀರ್ವಡೆದು ಹೊಕ್ಕಿಹುದು 
ತನ್ನ ಹಕ್ಕೆಯಂ ಪಗೆಮಿಗಂ ( ಶ್ರೀರಾಮಾ. ೬೭೫-೩೮೮). 
[ಆ ಕಡಿದು 4 ಏರ್ಯು (ಆ ನೀತ್‌) + ಪಡೆ) 
ಕಟ್ಟೀವ (ನಾ). ೧. ಅತ್ಯಂತ ಅಸಮಾಧಾನ: ಪರಿಭವಮಂ:ದನು 
ಜಾರಿ ಬಲಾರಿಗಿತ್ತನೆನಗಿದು ಚಿತ್ರಂ ಎನೆ ಕೇಳ್ದು ಕಟ್ಟೀವಮುಂ ನೋವು 
ಮಳವಿಗಟಿ ಯೆ ' ಶಚಿಯಿಂತೆಂದಳ್‌ (ಜಗವಿ. ೧೩-೮೦ ವ). ಪಿ: ಅತಿ 
ಅಸೂಯೆ: ನಭೋಲಕ್ಷ್ಮಿ ಸಕಳಪ್ರಕಾಶಮಂ ಮೊಟ್ಟಿಗಟ್ಟ ಪಕ್ಕೆವೆಟ್ಟ 
ದಿಟ್ಟಿಡೆಗೆ ಕಳಿಸಿದ ಕಟ್ಟೇ[ಪಾಕಾಂ.ಟೆ]ವದ ಪೊಟ್ಟಳಮಿದೆಂಬಿನಂ 
(ವರ್ಧಪು. ೬-೨೩ ವ). [೬ ಕಡಿದು + ಏವ] 
ಕಟ್ಟೀಲಕ್ಸಿ (ನಾ). ಅಧಿಕ ಅಭಿವೃದ್ಧಿ, ಏಳಿಗೆ: ಕಟ್ಟಾಯಂ, 
ಕಟ್ಟೀಟಕ್ಸಿ (ಕಮದ. ೧೮೦ ಪ್ರಯೋ). [< ಕಡಿದು + ಏಟಕ್ಸಿ] 
ಕಟ್ಟೊಟ್ಟಜೆ (ನಾ). ಡೊಡ್ಡ ಸಮೂಹ; ಮಹಾಸೆಮುದಾಯ ; 
ಒಗ್ಗಟ್ಟಾದ ಗುಂಪು: ಕಪಿಳೆಯುಂ ಪಾರುವರುಮಂ ಕಟ್ಟೊಟ್ಟಜೆಯಂ 
ಭಣ್ವಾರಮುಮಂ ಕಾಲದಳೆ ೭೪ ೬ ಬಲ್ಲಂ ಇನ್ನು: ನರಗನನೆಸಾಳುವು 
ದೆನ್ನು (ಎಕ. ೪೫, ಕಡೂರು..೧೪೭-೫; 972). [5 ಕಡಿದು * ಒಟ್ಟಣೆ] 


ಕೆಟ್ಟೊಡತಿ 


ಕಟ್ಟೊಡತಿ (ನಾ). ಎಲ್ಲರಿಗಿಂತ ಶ್ರೇಷ್ಠಳಾದ ಒಡತಿ; ಸರ್ವಾಧಿ 
ಕಾರಿಣಿ; ಮಹಾರಾಣಿ: ಬಟ್ಟಿದುಜುಬಿನೆಳನೆಣ್ನೆ ಹರಣನಾಡ ಕಟ್ಟೊಡ 
ತಿಯೆ (ವರ್ಧಡ. ೬-೩). [ಆ ಕಡಿದು +೬ ಒಡತಿ] 

ಕಟ್ಟೊಡೆ (ಕ್ರಿ). ೧. ನಿರ್ಬಂಧವಿಲ್ಲದಂತಾಗು; ನಿಯಮ ಮಾರು: 
ಓಗರಕೆ ಮನೆಮನೆಯ ತಪ್ಪದೆ ತಿರುಗುವ ಜೋಗಿಯ ಕೈಯ ಕಟ್ಟೊಡೆದ 
ಕೋಡಗದ ಮನಕೆಂತಹುದು ನಿನ್ನ ಭಕುತಿ (ಪುರಂದ. ೧-೬೪-೩). 
೨.ಕೊಟ್ಟಿ ಮಾತನ್ನು ನಡಸದಿರು; ಮಾತಿಗೆ ತಪ್ಪು; ಕರಾರಿಗೆ 
ತಪ್ಪು; ಒಪ್ಪಂದ ಮುರಿ. ೩, ಗುಂಪು ಚೆದುರಿಹೋಗು (ಕ). 

[ಕಟ್ಟು * ಒಡೆ] 

ಕಟ್ಟೊಡೆಯ (ನಾ). ಎಲ್ಲರಿಗಿಂತ ಶ್ರೇಷ್ಠನಾದ ಒಡೆಯ; ಪರಮ 
ಪ್ರಭು; ಮಹಾರಾಜ : ಕಟ್ಟೊಡೆಯ ಕೊಲ್ಲುವಾಗ ಮತ್ತೊಬ್ಬರು 
ಬೇಡಾ:ಎನಲುಂಟಿ (ಬಬ್ಬಬಾ. ೭೯); ನಿನಗುದ್ರೇಕವೇಕಿನಿತು ಕಟ್ಟೊಡೆಯ 
ನಾಸಿರಲ್‌' (ಪ ದ್ಮರಾ. ೬-೧೩); ಸುರನದೀಜ ದ್ರೋಣ ಕೃಪರೀ ಕುರು 
ಬಲಕೆ ಕಟ್ಟೊಜೆಯರು (ಕುವ್ಯಾಶ. ೧-೨೨) ; ಕಟ್ಟೊಡೆಯನಾತನು ಚೀವ 
ಭೂತನು (ನಿಭಾಗ. ೬-೬-೨೬). [ಆ. ಕಡಿದು * ಒಡೆಯ,] 

ಕಟ್ಟೊಡೆಯತನ (ನಾ). ಹೆಚ್ಚಿನ ಒಡೆತನ; ಪರಮ ಪ್ರಭುತ್ವ: 
ಕಟ್ಟೊಡೆಯತನವ ಬಲಿದಿಂತು ಹೋರುವೆ ನೀನು ಹುಟ್ಟುವಾಗಿನ ಧನವ 
ಕಟ್ಟಿತಂದೆಯೋ ನೀನು (ದೀಕ್ಲಾದೋ.-೧೦೫-೭) ; ಕಟ್ಟೊಡೆಯತನದಿಂದ 
ಭೀತಿಯ ಬಿಟ್ಟು ಕಳೆ ರಾಜ್ಮವನಾಳೆನುತ ಪರಮೇಷ್ಮಿ ನುಡಿದೆನು(ದೇವೀಮ. 

[ಕಟ್ಟೊಡೆಯ + -ತನ] 

ಕಟ್ಟೊಣಗು (ಕ್ರಿ). ಪೂರ್ತಿಯಾಗಿ ಒಣಗು: ಕಾದುದಾ ವನಭೂಮಿ 
ತರುಗುಲ್ಮಾದಿಗಳು ಕಟ್ಟೊಣಗಲಾದವು (ಕುವ್ಯಾಅ. ೫೮ರ). 

[ಆ ಕಡಿದು + ಒಣಗ್ಗ] 

ಕಟ್ಟೊತ್ತಂಬ (ನಾ). ಅತಿಯಾದ ಒತ್ತಾಯ, --ಬಲಾತ್ಕಾರ: ಲಿಂಗ 
ಣ್ಮನ ಕಯ್ಯ ಓಲೆಯನ್ನು ತುಡುಕಿ ರಭಸದಿಂದ ರುರಾಡಿಸಿ ಕಟ್ಟೊತ್ತಂಬದ 
ಬಲ್ಮೆಯಿಂದೆಳೆದು (ಬಿಟ್ಟಅ. ೨೧೧-೧೭). [ಆ ಕಡಿದು * ಒತ್ತಂಬ] 

ಕಟ್ಟೊತ್ತರ, (ನಾ). (ಉಕ) ಅತಿ: ಅವಸರ: ಕಟ್ಕೊತ್ತರದ ಕೆಲಸ 
ಈಗಲೆ ಮಾಡು (ರೂಢಿ). [೪ ಕಡಿದು ಒತ್ತರ್ಯ) 

ಕಟ್ಟೊತ್ತರ್ನ (ನಾ). ಕಟ್ಟು ಕಳಚುವಿಕೆ; ಬಂಧವಿಮೋಚನೆ: 
ತಾನಿ ಯದುದನಜಕಿದಾಗವೇೇ ಭರಿತಾರ್ಪಣ ತ್ರಿವಿಧಮಲದಿಂದ 


೫-೧೧). 


0 


25 


ಕಟ್ಟೊತ್ತರ ಬಂದಲ್ಲಿ ತೊಟ್ಟುಬಿಟ್ಟ ಹಣ್ಣಿನಂತಿದ್ಹಾಗನೇ ಭರಿತಾರ್ಪಣ 


(ಸರ್ವವ. ೧೩೧-೬೫೯). [ಕಟ್ಟು + ಉತ್ತರ?) 

ಕಟ್ಟೊತ್ತಾಯ (ನಾ). - ಕಟ್ಟೊತ್ತಂಬ: ಕಟ್ಟೊತ್ತಾಯಕೆದ್ದನೆಂಬಂ 
ತೇಳ್ವನೂಟಕಾ.ಮಲ್ಲಯನು (ಮಲ್ಲಚ. ೫-೩) ; ಎಲೆಲೆ, ಕಟ್ಟೊತ್ತಾಯದ 
ರಾಯ | ಮೊನೆಗೊಡ್ಡಿ ಬಂದು ನೀವಾರೆಂದು ಬೆಸಗೊಳ್ವುದಿದಾನ ನಡತೆ? 
(ರಾಮಾಶ್ಚ. ೧೫೯-೬). [೮ ಕಡಿದು * ಒತ್ತಾಯ] 

ಕಟ್ಟೊನಲ್‌ (ಕ್ರಿ). ಬಹಳ ಸಿಟ್ಟಗೇಳು, --ರೇಗು: ರಂಗನಾಥ: 
(ಕಟ್ಟೊನಲ್ಲು) ವೃದ್ಧನ ಮೇಲೆ... ಕಯ್ಕೆತ್ತಿ (ಬೆಟ್ಟಅ. '೧೦೦-೧೧). 

[ಆ ಕಡಿದು + ಒಬನಲ್‌] 

ಕಟ್ಟೊಪ್ಪ (ನಾ). ಬಲು ಒಪ್ಪವಾದದ್ದು; ಅತಿ ಸುಂದರವಾದದ್ದು ; 
ತುಂಬ ಚೆಲುವಾದದ್ದು : ಕಟ್ಟೊಪ್ಪಮಾದ ಬಿಂಕದ ಬೊಟ್ಟಕ್ಕಿದ ಫುಲ್ಲ 
ಕಂಕಣಂ... ಅಳವಟ್ಟಿರೆ ಚಂಚರಿಯರಲ್ಲಿ ಮೆಲ್ಲನೆ ನಡೆವರ್‌ ( ಸೂಕ್ತಿ ಸು. 
೩-೨೩೭). [ಆ ಕಡಿದು * ಒಪ್ಪ) 

ಕಟ್ಟೊಬ್ಬಿ (ನಾ). 'ದೊಡ್ಡಬೇಲಿ (ಇರುವ ಸ್ಥಳ): ಅಲ್ಲಿಂದಂ ತೆಂಕಲು 
ಹಾಳೆಹಳ್ಳಯ ಕಟ್ಟೊಬ್ಬೆ ಹಳ್ಳಾ ಅಲ್ಲಿಂದಂ ತೆಂಕಲು ಕಲಮಾಲಡು(ಎಕ. 
೫1೪, ಮಂಚ್ಕ. ೧೧೫-೪೯೭ ; 1516). [< ಕಡಿದು * ಒಬ್ಬೆ (ಆ ಒಆಕ್ತಿ)] 


40 


45 


೧೩೯೮ 


i 


ಕಠಡೆ 


ಕಟ್ಟೊಲುಮೆ "ಕಟ್ಟೊಲ್ಕೆ' ನೋ. 

ಕಟ್ಟೊಲ್ಮೆ, ಕಟ್ಟೊಲುಮೆ (ನಾ). ಬಹಳ ಪ್ರೀತಿ; ಅತಿಶಯವಾದ 
ಅನುರಾಗ: ಕಟ್ಟೊಲ್ಮೆಯೊಳೆವೆಯಲುಗದೆ ನೀಡುಂ -ನಿಟ್ಟಿಸ ನೀಅನ 
(ಜಯಕಾ. ೪-೧೦). ಕಟ್ಟೊಲುಮೆ: ಒಲಿಸಿಕೋ ನೀನಾತನನು 
ಕಟ್ಟೊಲುಮೆಯವರಿಲ್ಲಾತ ನೀ ಹೋಗೊಲಿಯದಿರೆನು (ತೊರರಾ. 
೩-೪_೧೪); ಕಟ್ಟೊಲುಮೆಯನುಳ್ಳ ಕಡುನೀಜ (ಕುರಾಸ80.: ೨೮-೬೦). 

[ಆ ಕಡಿದು * ಒಲ್ಮೆ ] 

ಕಬ್ಬೊಅತೆ (ನಾ). ದೊಡ್ಡ ಒರತೆ; ರಭಸವಾಗಿ ಉಕ್ಕುವ 
ಊಟಿ : ಕಂಬನಿಯ ಕಟ್ಟೊಜತೆಯಲಿ ಕರೆಕರೆವುತೈತಂದರು (ತೊರರಾ. 
೩-೧೧-೩೧); ರಣಕಾ ರೆಣರಸದ ಕಟ್ಟೊಆತೆ ಸೂಸಿತು (ತೊರರಾ. 
೬-೧೭-೩೭). [< ಕಡಿದು * ಒಣತೆ (ಆ ಒಅಂತೆ)] 

ಕಟ್ಟೊಐಲ್‌ (ಕ್ರಿ). ಗಟ್ಟಿಯಾಗಿ ಕೂಗು, -ಚೇರು; ಗೋಳಾಡು: 
ಪೊಜನುಡುವ ಭೂಪಾಲನಂ ಕಂಡು... ಕೈನೀಡಿ ಕರೆದು ಕಟ್ಟೊಜಲಿ 
ಸೈರಿಸರಾಅದೆ (ಹಚಕಾ. ೯-೫). [< ಕಡಿದು 4 ಒಜಲ್ಫ್‌) 

ಕಟ್ಟೊಲಲಿಕೆ (ನಾ). ಮಿತಿಮಾರಿದ ಗೋಳಾಟ; ಆಕ್ರಂದನ: ಸುರರ 
ಕಟ್ಟೊಆಲಿಕೆಯನದ ಕೇಳ್ದರಿಭಯಂಕರ ಲಕ್ಷ್ಮಣನು (ತೊರರಾ. 
೬-೨೪-೧೬), [ಕಟ್ಟೊಆಲ್‌ + ಇಕೆ) 

ಕಟ್ಟೋಗರ (ನಾ). ೧. ಕಟ್ಟಿದ ಅನ್ನ; ಕಟ್ಟನ್ನ; ಬುತ್ತಿ: ಹೊಟ್ಟಿಯ 
ಮೇಲೆ ಕಟ್ಟೋಗರೆ[ಪಾಠಾಂ. ಓಗರಗ]ದೆ ಮೊಟ್ಟೆಯ ಕಟ್ಟದರೇನು ಹಸಿವು 
ಹೋಹುದೇ (ಅವಚಂ. ೪೨-೧೭೯); ತನ್ನಲ್ಲಿರ್ದ ಕಟ್ಟೋಗರವ([ನಾಹ] 
ರಂಗೊಟ್ಟು `(ಸಿದ್ಧರಾ. ೨-೧೬); ಕೀಖಗಲ್ಲಿಯೊಳಿಟ್ಟು ಕಕ್ಷದೊಳ್‌ ನೇಲ್ವ 
ಕಟ್ಟೋಗರಮುಂ (ಚಿಕವಂ. ೭೦-೨೧). ೨. ಒಂದು ಬಗೆಯ ಕಲಸನ್ನ: 
ಓಗರದ ಪುಳ್ನಿಯೋಗರದ ಪಲತೆಆದ ಪಾಲೋಗರದ ಕಟ್ಟೋಗರದ ... 
ವಿಧಮಂ ವಧೂಜನವಜ್‌ವ ತೆಜದಿನೊರೆವೆಂ (ಸೂಪಶಾ. ೩ ಸೂಚನೆ). 

[ಕಟ್ಟು- ಓಗರ] 

ಕಟ್ಟೋಣ "ಕಟ್ಟಣ' ನೋ. 

ಕಟ್ಟೋಲಗ (ನಾ). ಡೊಡ್ಡ ರಾಜಸಭೆ ; ಮಹಾಸ್ಥಾನ; ತುಂಬಿದ 
ದರ್ಬಾರು : ಸದಮದದ ಕಟ್ಟೋಲಗದ ದಶವದನನಿದಿರಲಿ ಹಾಯ್ಕಿ ದನು 
ಬಲುಬೆದೆಲಕೆಯ ರಣಭೈರವನ ಸಂಗರ ಭಯಂಕರವ (ತೊರರಾ. 
೫-೫-೩) ; ತಳವಾಜರೊರ್ಮೆಗಂ ಕಟ್ಟೋಲಗದ ರಾಯನಿಡೆಗೆಯ್ತಂದು 
(ಉಾಮಾಶ್ವ. ೧೪೧-೧೪). (೮ ಕಡಿದು + ಓಲಗ] 

ಕಟ್ಟೋಲೆ (ನಾ). ಕಟ್ಟಿದ ಓಲೆ; ಆಜ್ಞಾಪತ್ರ; ರಾಯಸ: ಓಲೆ 
ಕಾಆರ್‌ ಬಂದು: ಮುನಿಗೆಜಗಿ ಪಾವುಡೆಯುವುಂ ಕಟ್ಟೋಲೆಯುಮನೊ 
ಪ್ರಿಸಿದರ್‌ (ರಾಮಾಶ್ವ. ೬೯-೨೭). [ಕಟ್ಟು + ಓಲೆ] 

ಕಟ್ಟೋವತ (ನಾ). ಬಲು ಜೋಪಾನ; ಸಂರಕ್ಷಣೆ: ತಮ್ಮುಳ್ಳಾ 
ರ್ಥ್ಥಮಂ ಬಯ್ತು ಬಂದಿಗೆ ಕಳ್ಳಂಗರಸಿಂಗೆ ದಾಯಿಗರಿಗಂ ಕಟ್ಟೋವತಂ 
ಮಾಟ್ಬಲೊಬಿಗಳೇ9: ಫೋಲ್ವರೆ ಸಾಕ್ಷ್ಮಫೀಕ ಸುಕ ಚೂ ಡಾ ರಾಮನಂ 
ಸೋಮನ (ಕಇಆ. ೭೮-೧೩-೨೬; 1088). [೮ ಕಡಿದು ಓವತ?) 

ಕಟ್ಟೆ "ಕಟ್ಟಅವೆ' ನೋ. 

ಕಟ್ಟೆ "ಕಟ್ಟಳ್ಳೆ' ನೋ. 

ಕಟ್ಟಿಜ್ಜರ (ನಾ). ನಿಯಮದಂತೆ ಬರುವ ಜ್ವರ; ವಾಯಿದೆ ಜ್ವರ; 
ಕಟ್ಟನ ಜ್ವರ: ಅವಳು ಕಟ್ಟಿಜ್ವರದಿಂದ ತುಂಬಾ ಸುಸ್ತಾಗಿದ್ದಾಳೆ (ರೂಢಿ). 

[ಕಟ್ಟಿ (ಎ೬ ಕಟ್ಟಳೆ) * ಜ್ವರ] 

ಕಟ್ಟಿಂಗೆ (ನಾ). ಒಂದು ಮರದ ಹೆಸರು (ಕ). [ ಸಂ. ಖಟ್ಟಾಂಗ) 

ಕಠಡೆ (ನಾ). ಕಟಕಟೆ; ಕಟಾಂಜನ: ಅಡಕೊತಗಳು . . . ಕಠಡೆಗಳು 
(ಕಟಂಜನ) (ಮುಂಬವ್ಕಾ. ೧೦೧). [೯*- ಮರಾ, ಕಠಡಾ] 


ಕಠೆರಿಗೆ ೧೩೪೯ 


ಕಠರಿಗೆ (ನಾ). ಕಣಜದ ಮೇಲಿನ ತೆರಿಗೆ; ಖಣಾ ಕಠರಿಗೆಯಿಲ್ಲ ಸುಂಕ 
ಗಣಾಚಾರೆಯಿಲ್ಲ (ಮೈಆರಿ. ೧೯೩೧, ೪೬-೪ ; 1637). [?] 

ಕಠಾಣಿ "ಕಟ್ಟಾಣಿ' ನೋ. 

ಕಠಾರ "ಕಟಾರ್ಕ' ನೋ. 

ಕಠಾರಾಯಿತ (ನಾ). ಕಠಾರಿಯನ್ನು ಹಿಡಿದುಕೊಂಡು ಕಾಳಗ | 5 
ಮಾಡುವವನು: ಬಾರಸಂಕಲೆಯ ತೊಡರ ತೋಟಯ ಸಕಾರಾಯಿತರ 
ಬಾಣಾಯಿತರೆ ಮಬ್ಲಜಟ್ಟಿ ಗಳ (ಬಸರ. ೬-೨೩). 

(ಕಂ9ರ (ಆ. ಕಟಾರ್ಯ) + -ಆಯಿತ (೮. -ಆಯ್ತ)] 

ಕಠಾರಿ "ಕಟಾರ್ಯ' ನೋ. 

ಕಠಾರಿಕಚ್ಚೆ (ನಾ). ಗಂಡುಗಚ್ಚೆ; ವೀರಗಾಸೆ : ತಲೆಗೆ ಜೋಡೀವಸ್ತ್ರ (10 
ವನ್ನು ಕುಚ್ಚು ಬಿಟ್ಟು ಸುತ್ತಿ ಪಟ್ಟೀಅಂಚಿನ ಪಂಚೆಯನ್ನು ಕಠಾರಿಕಚ್ಚೇ 
ಹಾಕಿ ಉಟ್ಟು (ಮುಸುಗ. 9೪). 

[ಕಠಾರಿ (ಆ ಕಟಾರ್ಯ) + ಕಚ್ಚಿ] 

ಕಠಾರಿದಾರ (ನಾ). ಕಠಾರಿ ಸಿಕ್ಕಿಸುವ ಪಟ್ಟಿ, ನಡುಕಟ್ಟು : ಮೊನೆ 
ಮುಂಜೆಆಗನಳವಡೆ ಸೆಳ್ಳಿ ಸುತ್ತಿನೊಳಿಅು ಬಿಗಿದ ಕಠಾರಿದಾರದ ಗೊಂಡೆ |15 
ಯನ ಕೆದಣ (ಕುವ್ಯಾದ್ರೋ. ೧೭-೧೯). 

[ಕಠಾರಿ («ಎ ಕಟಾರೈ) + -ದಾರ್ಯ. / ಮರಾ. ಕಟಾರೀದಾರ್‌] 

ಕಠಾರಿರಾಯ (ನಾ). ಕಠಾರಿಯನ್ನು ಹಿಡಿದುಕೊಂಡು ಯುದ್ಧ 
ಮಾಡುವ ವೀರ; ಒಂದು ಬಿರುದು: ಸ್ವರ್ಗ ಮರ್ತ್ಯ ಪಾತಾಳ 
ತ್ರಿಭುವನಿ ಕಠಾರಿರಾಯರಾದೆ ಉದಯಗಿರಿಯ ಹರಿನೀಲ 'ಅಬ್ಬರಾಜಗಳ | 20 
ಮಕ್ಕಳೂ (ಎಕ. 2೧], ಶ್ರೀರಂಗ. ೯೫-೨ ; 1535). 

[ಕಠಾರಿ (ಎ ಕಟಾರ್ಯ) + ರಾಯ] 

ಕಠಾರಿಸಾಳುವ(ನಾ). - ಕಠಾರಿರಾಯ: ಮೇದಿನಮಾಸರಗಂಡ ಕಠಾರಿ 
ಸಾಳುವ (ಸೌಇಎ. ೧೯೪೦, ಚೆಯ್ಯಾರ್‌. ೧ರ೭-೨೦, 1469) ; ಮೇದಿನೀ 
ಮಾಸರಗಂಡ ಕಠಾರಿಸಾಳುವ (ಎಕ. 2೧ ಗೋರೀಬಿ. ೭೮-೩ ;' ಸು. 1495). |25 

[ಕಠಾರಿ (ಆ ಕಟಾರೈ) + ಸಾಳುವ] 

ಕಠಿಣ (ಗು). ೧. ಬಿರುಸಾದ; ಗಡುಸಾದ; ಕರ್ಕಶವಾದ; ಗಟ್ಟ 
ಯಾದ. ೨. ನಿಷ್ಠುರವಾದ ; ಕಠಿಣವಾದ ಧರ್ಮನಿಷ್ಠೆಯಿಂದ ನೆಡೆಯು 
ವವಳು ಅಜ್ಜಿ (ಕಂಬಹು. ೪೪). &, ಹಗುರಲ್ಲದ; ಕಷ್ಟಕರವಾದ; 
ದುಷ್ಕರವಾದ; ಜಟಿಲವಾದ. ೪. ಕ್ರೂರವಾದ ನಿರ್ದಯವಾದ. |30 
(ನಾ). ೫. ಬಿರುಸು; ಗಟ್ಟಿತನ: ಭೂಮಿಯ ಕರಿಣವನು ಆಕಾಶದ 
ಮೃದುವನು ತಿಳಿವ ಗಮನವಲ್ಲಿಯೇ ನಿಂದಿತ್ತು (ಅವಚಂ: ೬-೧೯); 
ಶಿಲೆಯ ಮೇಲಾ: ರಾಮಚರಣದ ತೆಳವನೂಅಲು ನಡುಗಿ ಬೆವತುದು 
ಯೆಲೆಲೆ ಕರಿಣವನುಳಿದು ನಾರೀರೂಪ ಕೈಕೊಳಲು (ಕೌಶಿರಾ. ೧-೯೬). 

[ಆ ಸಂ. ಕಠಿನ] 35 

ಕಠಿಣತೆ (ನಾ). ಕಠಿಣವಾಗಿರುವಿಕೆ; ಗಟ್ಟಿತನ; ಬಿರುಸು: ಕಾಸೆ 
ಪಾಲುಂ ಪಡೆಗುಂ ಕರಿಣತೆಯನಿರಿಸೆ ಶೀತಳಜಳದೊಳ್‌ (ಬೋಕೊ ಪ. 
6-೪೫); ಉದ್ವೃತ್ತತೆ ಕಠಿಣತೆ ಕುಚಕ್ಕೆ ಸಹಜಂ (ಪುಸ್ಪಪು. ೩-೩೭); 
ಕೆಸಜಕೊಳ್‌ ಪುಟ್ಟಿ ಕಠಿಣತೆಯ Sk ಕಂದನಾಂತುವಂ (ಜೆಬಪು. 
೩೭-೩೮). [ಆ ಸಂ. ಕಠಿನತಾ) 40 

ಕಠಿನ (ನಾ). - ಕಠಿಣ: *ಖರಃ, ಕಕೋರಃ, ಕಠಿನ, ಕರ್ಕಡು, 
ಕರ್ಕಶಃ, ದೃಢಃ ಈ ೬ ಬೆಟ್ಟದು ೫ (ಹಲಾಯು. ೫೭-೧೮೭). 

[ಸಂ.) 

ಕಠಿನಬಿತ್ತ (ನಾ). ಕ್ರೂರೆವಾದ.ಮನಸ್ಸುಳ್ಳವನು; ನಿರ್ದಯಿ: ಇವನು 
ಬಹು.ಕರಿನಚಿತ್ತನಾದುದರಿಂದ . .. ಯೋಗ್ಯರಾದವರಿಗೆಲ್ಲರಿಗೂ ಇವನ |45 
ಕಾಟವು ದುಸ್ಸಹವಾಗಿದ್ದಿತ್ತು (ಕಎಕ. ೧). [ಕಠಿನ * ಚಿತ್ತ] 


ಕಡಂಕ್ಕು 


ಕಠಿನಕೆವೆರು (ಕ್ರಿ). ಬಿರುಸಾಗು; ಕರ್ಕಶವಾಗು: ಸೆಳೆಯುತ್ತಿರ್ಪಂತರಿಂ 
ಮೌರ್ಪಿಯ ಕಠಿನತೆವೆತ್ತಿರ್ಪ ಪೂರ್ವಾಂಗದಿಂ ಕೆಂಗೊಳಿಸುತ್ತುಂ 
(ಶಾಕುಂತ. ೨೨-೩೮). [ಕಠಿನತೈೆ* ಪೆರು (ಆ ಪೆಜು,)] 
ಕಠಿನಶಿಶ್ಸೆ (ನಾ). ಕಷ್ಟಕರವಾದ ಶಿಕ್ಷೆ;.ಸಶ್ರಮ ಶಿಕ್ಷೆ: ಅವಳು ಕಠಿನ 
ಶಿಕ್ಷೆಗೆ ಗುರಿಯಾಗಿದ್ದಾಳೆ (ಪನರು. ೩೨೮). 
[ಕಠಿನ * ಶಿಕ್ಷೆ] 
ಕಠಿನಹೃದಯ (ನಾ). ೧. ಕ್ರೂರವಾದ ಮನಸ್ಸು; ಕಲ್ಲೆದಿ. 
ಪಿ. ನಿರ್ದಯನಾಡ ವ್ಯಕ್ತಿ; ತ್ರೊಂ (ಕಿ). 
. [ಕಠಿನ *- ಹೃದಯ] 
ಕಠಿಲ್ಲಕ (ನಾ). ೧. ಹಾಗಲಕಾಯಿ. ೨. ಒಂದು ಬಗೆಯ ಔಷಧಿ 
ಮೂಲಿಕೆ : *ಚೆಳ್ಳಡಕಿಲು ವಿಶಾಲಂ ಕಠಿಲ್ಲಕಮೆನಿಕ್ಳುಗ (ಮಂಗರಾ, 
೪೦-೩೧). [ಸಂ.] 
ಕಠೋರ (ಗು). ೧. ಬಿರುಸಾದ; ಕಠಿನವಾದ. ೨. ಉಗ್ರವಾದ: 
ಕರಿಕಳಭ ಪ್ರಚಂಡ ಮೃಗರಾಜ ಕಿಶೋರ ಕಠೋರ ಘೋರ ಹೂಂಕರಣ 
(ಪಂಪಭಾ. ೯-೪೨) ; ಅಜ್ಜಿಯ ಆಜ್ಞೆ ಅಷ್ಟೊ ೦ದು ಕಕೋರವಾಗಿತ್ತು 
(ಕಂಬಹು. ೫೩). [ಸೆಂ] 
ಕಠೋರಗತಿ.(ನಾ). ಬಿರುಸಾದ ನಡಗೆ; ತೀವ್ರವಾದ ಗತಿ: ಏನುತ್ತರೆ 
ಕುಮಾರಿ ಕಕೋರಗತಿಯಲಿ ಬರೆವು (ಕುವ್ಯಾವಿ. ೫-೩೭). 
(ಕಕೋರ + ಗತಿ] 
ಕಠೋರತನ (ನಾ). ಉಗ್ರತೆ; ನಿರ್ದಯತೆ : ದುಸ್ಟದಂಡನವೂ ಅವರ 
ನಿರ್ಮೂಲನವೂ ಕಕೋರತನದಿಂದ ಆಗಲೇಬೇಕು (ಪ್ರಬಂಧ. ೧೧೪). 
[ಕೋರೆ 4 -ತನ] 
ಕಠಶೋರತೆರ (ಗು). ಅತಿ ಉಗ್ರವಾದ, - ಕ್ರೂರೆವಾದ : ಭೂರಿ ಭೀಕರ 
ಮಕರ ಮಹಿತಿಮಿ ತಿಮಿಂಗಿಲ ಕಕೋರೆತರೆ ರಾಜೀವ ಜೀವಪ್ರತತಿವಾಸವಾ 
ಸಮುದ್ರ ಡೊಳೆಸೆದುದು (ಚೈ ಮಿಛಾ. ೬-೭). [ಸಂ.] 
ಕಠೋರವಾಣಿ (ನಾ). ಬಿರುಸಾದ ಮಾತು; ಗಡುಸಾದ ನುಡಿ: 
ಕಕೋರವಾಣಿಗಳಿಂ ಘಾತಿಸುತಿರ್ದೆಮಿನ್ನೆವರೆಗೆಂ ನಿಮ್ಮಂ (ಸುಕುಮಾ. 
೨-೩೩). [ಶಕೋರ + ವಾಣಿ) 
ಕಡ, (ನಾ). ಎರವು; ಸಾಲ; ಹೆಣ; ಉದ್ದರಿ: ಕಡನಂ ಕೊಟ್ಟರ್‌ 
ಕೊಳ್ವಂತೆ (ಶಾಂತಿಪು. ೮-೪೯); ಮುನ್ನಿನ ಕಡನಂ ನೀಂ ಕುಡು (ಕಾವ್ಯಾವ. 
೬೦೩) ; ಕಡನ ಕೊಡಲಾಗಿ ಕೊಂಡವ ಸತ್ತ ಕೊಟ್ಟಿ ವ ಕೆಟ್ಟ. (ಮೋಳಿಮಾ. 
೨೬೭-೮೧೯) ; ಕಾಲನಾ ತಿಗುಳನೇಂ ಕಡಗೊಂಡನೊ ಬಡ್ಡಿಗೊಂಡನೋ 
(ಶಮದ. ನ. ೧೭೮ ಪ್ರಯೋ) ; ಕಡನನು ಸವೃದ್ಧಿಕವಾಗಿ ಕೊಡಿಯೆಂದ 
(ಕುವ್ಯಾಅ. ೪-೧೩) ; ಕಡ :ಹುಟ್ಟ ಬಡವ ಕೆಟ್ಟ (ಗಾದೆ). 
[ದೇ..॥ ತಮಿ. ಮಲ. ತುಳು. ಕಡ] 
ಕಡ್ಕ "ಕಡಹ್ಮು' ನೋ. 
ಕಡ್ಕ "ಕಡವೈ' ನೋ. 
ಕಡ (ನಾ). ೧. ಪಾರ; ದಂಡೆ; ಕೊನೆ. "ಕಡತೇರು * ಪರಾ. 


೨: ಪಾತಿ; ಕಟ್ಟಿ; ಮಡಿ. “ಕಡಹ್ಕು' ಪರಾ. [1] 
ಕಡ್ಯ (ನಾ). - ಕಟ್ಟ: *ಕಟ- ಕಡ” (ಶಮದ. ೨೫8 ವೃತ್ತಿ). 


ಕಡಂಕು, (ಕ್ರಿ). ಹೆಚ್ಚಾಗು; ಅತಿಶಯವಾಗು; ವಿಜೃಂಭಿಸು (?): 
ಮಾರ್ಮುಗಿಲೊಡ್ಡಿದತ್ತು: ತುಲುಗಾರ್ತಿಯ ಕೋಣೆ 'ಕಡಂಕಿ ಮಿಂಚಿದ 
ತ್ರೊರ್ಮೆಯೆ ನಿಂದ ನೀರ್‌ ತೆಗೆದುದೊರ್ಮೆ ಜಿಸಿಲ್ಲೆ ಪೊದಮ್ದಿದೋಳಿಯಿಂ 
ಘುಮನಿಮರೀಚಿಮಂಡಳತರಂಗಿತ ಮ್ಳ ವಳಿಯಾಯ್ತು (ಸೂಕ್ತಿಸು. 
೧೦-೧೭೩). [1) 


ಜಡಂಕ್ಕು 


ಕಡಂಕ್ಕು, ಕಡುಕ್ಕು (ನಾ). ಅಟ್ಟಿ; ಕಬಂಧ: *ಕಡಂಕೆನೆ ಕಬಂಧ” 
(ಕಶರ. ೨೦). ಕೆಡುಕು : *ಅಟ್ಟಿಯೆಂದುಂ ಕಡುಕೆಂದುಂ ಕಬಂಧಂ' 
(ಕಶಸಾ. ೧೪-೨೭೩). (2) | 

ಕಡಂಗ್ಳೆ "ಕಡಂಗ್ಳು' ನೋ. 

ಕಡಂಗ್ಕ (ನಾ). ಕಡಾಯಿ; “ಪಾತ್ರವಿಶೇಷ” (ಅಯ್ಯಾಶಾ);|5 
ತರುಣಿಯರೆಲ್ಲಿಗಲ್ಲಿಗಜನಟ್ಟ ಗೆಯೊಳ್‌ ಕಡುಗೋಡುವೆತ್ತ ತಣ್ಣರಗಮ 
ನೆತ್ತಿ ನೀರೆಅಕಿಯೆ ಸಾಲ್ವುದೆನಲ್‌ ನೆರೆದಾದಮಾಂಟುತುಂ ಬರೆ ಬಿಸಿಲಲಿ | 
ಕೊಲ್ವೆಸಕದಿಂ ಬಿಸಿನೀರ ಕಡಂಗ[ಪಾಠಾಂ. ತಡಂಗೆ]ದಂದದಿಂದಿರೆ 
ಬಸಿಅರ್ತ ಬಾಯೊಳಗೆ ಪಾಂಥಜನಂ ನಡೆಯಿತ್ತು ಮಾರ್ಗದೊಳ್‌ (ಜಗವಿ. 
೧೬-೬೯). ([ದೇ.?./ ತಮಿ. ಕಡಗ - ಗಿಂಡಿ. / ಸಂ. ಕಟಾಹ] (|10 

ಕಡಂಗ್ಕ "ಕಡಗೃ' ನೋ. 

ಕಡಂಗರ (ನಾ). ೧. ಹೊಟ್ಟು; ಬೂಸ: *ಕಡಂಗರಂ ಬುಸಮೆನಲು 
ಹೊಟ್ಟು” (ಮಂ ಗರಾ. ೧೦೯-೩). ೨. ದೊಣ್ಣೆಯಂತಹ ಒಂದು 
ಬಗೆಯ ಆಯುಧ. (ಸಂ. 

ಕಡಂಗಿಸು' (ಕ್ರಿ). ಉತ್ಸಾಹಗೊಳಿಸು ; ಹುರಿದುಂಬಿಸು: ಪೆರ್ಚುಂ 15 
ಕುಂದುಮನಆ್‌ದು ಕಾಣಲುಂ ಕಾಣಿಸಲುಂ ಕೆಡಂಗಲುಂ ಕಡಂಗಿಸಲು 
ಮಡಂಗಲುಮಡಂಗಿಸಲುಮೊಡ್ಡಲುಮೊಡ್ತಿಸಲುಂ . . « ಜಾಣನಾಗಿ 
(ಪಂಪಭಾ. ೫-೪೩ ವ). [ಕಡಂಗ್ಳು* -ಇಸ್ಕು] 

ಕಡಂಗ್ಳು, ಕಡಗ್ಳು, ಕೆಡುಗು,(ಕ್ರಿ).೧. ಹುರಿದುಂಬು; ಉತ್ಸಾಹಿಸು; 
ಸಂಭ್ರಮಪಡು : “ಕಡಂಗು-ಔತ್ಸುಕ್ಕೇ '(ಶಮಧಾ); ಬೆಸನಂ ಪೂಣ್ಣು |20 
ಕಡಂಗಿ ಪಾಯ್ದು ಕಡಲಂ (ಪಂಪಭಾ. ೮-೩೫); ಏಲಂ ಕಡಲಂ ಕಡಂಗಿ 
ಕುಡಿವೆಂ (ಕಬ್ಬಿಳಾ. anv); ಅರಲ್ಹೊಡಂಜಿಗೆ ಕಡಂಗುವ ತುಂಬಿಯ ಬಂಬ 
ಲೊಳ್ಳರಂ (ಅಸ್ರತಿ. ೧೫-೪೦). ೨, ಮಸಗು; ರೇಗು; ಕೋಪಿಸು: 
ಪಗಲಿರುಳೆನ್ನದೆನ್ನೊಳೆ ಕಡಂಗುವನೆನ್ನೊಳೆ ಬಲ್ಬುಡೋರ್ಪಂ (ಆದಿಪು. 
೧೨-೩೪); ಮಾಜಕಿದಡೆ ಮ್ರಿತ್ಯು ಕಡಂಗಿದೊಡಾರ್ದು ಭೈರವಂ ಕೆರಳ್ನಡೆ 
ಸಿಂಹ (ಎಕ.21, ಚಿತ್ರದು. ೧೩-೧೮; 1124) ; ಕಡಂಗಿ ಕಾಯ್ದು ವಸಂತ 
ರಾಜಂಗೆ' ಪುಯ್ಯಲಿಡುವಂತೆ (ಗಿರಿಕ. ೨೭೧ ವ). ೩. ಆವೇಶಗೊಳ್ಳು A 
ರಭಸವೇರು : ಬಡಿ ಕೊಲ್‌ ಕಟ್ಟಿಜಕಿ ಮುಜಕಿ ಕಡಿ... ನಿಮಿರ್ದಿಆ| 
ಬಯೆ್‌' ಕಡಂಗಿ ನುಂಗೆಂದು ಮುಸುಟ್‌ ನಾರಕರಾಗಳ್‌ (ವಡ್ಡಾ ರಾ. 
೧೨೭-೧೨) ; ಜನಕನನಿಕ್ಕಿದುದ್ದ ತನನಿಕ್ಕುವೆನೆಂದು ಕಡಂಗಿ ಬಂದು 
(ಪಂಠಾಮಾ, ೧೧-೭೧); ಜವನಂ ಜಕ್ಕುಲಿಪಂ ಕಡಂಗಿ ಸಿಡಿಲಂ ಮಾರ್ಕೊ 
ಳ್ವನ್‌ (ಎಕ. ೪11], ಸೊರಬ. ೧೪೦-೨೮ ; 1198) ; ಎರೆಡೂ ಮಹಾ 
ಸೈನ್ಮಗಳು ಒಂದನ್ನೊಂದು ತುಡುಕಿ ಕಡಂಗಿ ಕಾದಿದುವು (ಕರತ್ನ. ೫೮). 
೪. ಏರಿಬರು; ಸಾಹಸಮಾಡು : ಮಾಆಲು ಕಡಂಗಲ್‌ ತೊಡರಲೆಡಣ 
ರೊಟ್ಟಯ್ಸಲುಕ್ಕಲ್‌ *. * ಮಾಖಾಂತು ಕಾದಲ್‌ ನೆಜಕಿವರೆ ಧುರೆದೊಳ್‌ 
ದೇವ ಕಾದಂಬರುದ್ರಾ (ಎಇ. ೩೪1, ೭೧-೨೨; 1075); ಮಾಣಕಿದಡೆ ಮಾರಿ 
ಕಡಂಗಿಡೊಡಾಂಪ ಗಂಡರಾರು (ಸೌಇಇ. ೫X, ೭೬-೩೪ ; 1113); 
ಕಡಂಗುವಂನ್ಮಭೂಪರನರದೊಕ್ಕಲಿಕ್ಸಿ (ಕಣ.. AV, ant; 1204). 
೫. ತವಕಪಡು: ಕರಂ ಕಟ ಯೆ ನಂಬಿಪಳಿಂಬಟ್‌ಪಳ್‌ ಕಡಂಗಿ 
ಕಾಲ್ಗಳೊಳೆ ಪೊರಟ್ವಳ್‌' (ಕಾವ್ಯ ಸಾ. ೯೯೬ ಶೂದ್ರಕ). ಕಡಗ್ಗು: 
೧. ಏಳನೆಯ ದಿನಡೊಳ್‌ ಕಡಗಿ ನಡೆದು (ನ ಂದಿಮಾ. ೧-೯); ಲವಣ 
ಮನರೆದು ಕಡಗಿ ಪಾಕಂಗೈದು. (ಲಿಂ ಗಪು. ೮-೪೨). ೨, ಕಡಗಿದಡೆ 
ಕೋದಂಡರುದ್ರನ ತೊಡ ಕಿ ಬದುಕುವರಾರು (ಕುವ್ಯಾದ್ರೋ. ೧-೫೬). 
&. ಬಸವನೀವ ಬೇಡಿತನೆಂದು ಕಡ[ಪಾ ಕಾಂ. ಡು]ಗಿ ಕೋಹಿಸಲಾಗ 
ಲದನಆ್‌ದು (ಲಶಿಚಿಂ. ೩೭-೩೧); ಕಡಗಿ ಸಾತ್ಮ ಕಿಯೊಡನೆ 'ಬವರವ 
ಹಿಡಿದ ಭಟಿರಮರರ ನಿಮಾನವನಡರುತಿದ್ದರು (ಕುವ್ಯಾದ್ರೋ. ೧೧-೧೨). 


| 


45 


೧೪೦೦ 


ಕಡಂಗ್ಳು, ಕಡಕ್ಕು (ನಾ). ೧. ಇಚ್ಚೆ; 


ಕೆಡಂಗೊಳ್‌ 


೪. ಕಡಗುವ ರಿಪುಗಳ ಶಿರಮಂ ಪೊಡೆಸೆಂಡಂ ಪೊಡೆ « « « ಕಂದುಳೆ 
ಶ್ರೀಡೆಯನ್‌ (ಎಕ. ೪11, ಶಿವಮೊ. ೮೮-೩೦ ; 1203) ; ಕಡಗಿ [ಪಾಠಾಂ. 
ಕಡೆಗೆ] ಕಾಮನ ಹೆಸರನಡಗಿಸಲು ಧಾಳಿಡುವ ಪಡೆಯೊ (ಸಿದ್ಧ ರಾ. 
೨-೪೦); ಕಡೆಗಿ ಕರ್ಬೊಗೆ ಸುತ್ತಿ ದಳ್ಳುರಿಗಳಲೆದು (ಹಚಕಾ. ೧೦-೧೫). 
ಕಡುಗ್ಗು: ೧. ಧಾತ್ರೀ ವಧುವಿಚ್ಚೆ ಕಾರ್ತಿ ಕೆಡು(ಗು)ಗೂತ್ತಿರೆ (ಎಇ. 
2೪1, ೩೯-೪೧; 1152); ಬಲು ಬೇಡವಡೆ ಕಡುಗಿ[ಪಾಠಾಂ. ಕಡಗಿ] 
ಹರೆಕೆರಿಸಿ ನಡೆಯೆ (ಹಚಕಾ. ೫-೧೪) ;' ಬಣಗುಗಳೊಡನೆ ಸರಿಗಂಡೆನ್ನ 
ಬಗೆಯದೆ ಕಡುಗುವೈ ಕಾಳಗಕೆ (ಕುವ್ಯಾದ್ರೊ .: ೧೨-೧೬); ಚಕ್ರಿ 
ನಿಮ್ಮತ್ತ ಕಡುಗಿ ಹಾದಿಯ ನೋಡುತಿಹನು (ಛರಚ, ೩೮-೧೧೪). 
೨. ಕಡಲ ಮಧ್ಯದ ಗಿರಿಗೆ ಸುರೆಪತಿ ಕಡುಗಿ ಮಾಡುವುದೇನು (ಕುವ್ಯಾದ್ರೊ ಆ 
೧೪-೩೧); ನಿದಾಘದ ಸುಳುವಿಗಿನಮಂಡಲವ ತಡೆವುದೆ ತಿಮಿರಲತೆ 
ಕಡುಗಿ (ತೊರರಾ. ೫-೫-೨೬); ಆ ದನಿಗೇಳ್ನಾಂ ಕಡುಗಿ ನಡುಮನೆಗೆ 
ಯ್ತರ್ಪನಿತಜಕೊಳ್‌ (ಚಿಕವಂ. ೬೮-೯). ೩, ಹೊಕ್ಕುದು ತುಳುವ ಪಡೆ 
ಕಡುಗಿ (ಕುವ್ಯಾ ಭೀ. ೪-೩೩); ಕಡುಗಿಬರ್ಪ ಕಾಡುಮಿಗವ ಹುಯ್ಕೆ 
ಸೆಳೆಯ ಬೆಳೆಗಾಯ್ವ ಕೆಡುನೀಆಕಯರು (ಶ್ರೀಪಾಲ. ೧-೫೪). 
[ದೇ. ॥ ತೆಲು. ಕಡಂಗು, ಕಣಂಗು] 
ಬಯಕೆ (ಐ..ಕಡಕ್ಕು: 
- ಸಡಗರ; ಸಂಭ್ರಮ; ಉತ್ಸಾಹ: ಕರಿಯ ಕಂಬಳಿ ಹೊದ್ದು 
ಕಡಕಿಲಿ ಬರುವವರು ಕಡುಜಾಣ ನಮ್ಮಳಿಯರು (ಲೋಕಗೀ.`೫೪-೪); 
ಕಳಕ ಮಲ್ಲಯ್ಯಗೆ ಕಡಕಿಲೆ ವೈದೆನೆ ತಡಮಾಡದೆ ಅಡಸರದ್ದೂನ 
(ಕಜಾಗೀ. ೪೨). [ಆ ಕಡಂಗ್ಗು]' 
ಕಡಂಗ್ಳು, ಕಡಂಗ್ಗ, ಕಡಗ್ಳು (ನಾ). ೧. ಕಂದಕ ; ಅಗಳು : *ಕುಲ್ಕ 
ಕೌತ್ಸುಕ್ಯಂಗಳೊಳ್‌' ಕಡಂಗು? (ಶಬ್ದಮಂ. ೮೫). ೨. ಕಾಲುವೆ (8). 
ಕಡಂಗ್ಗ : ೧. ೧೮ ವರುಷ ಪರಿಯಂತರ ಕೊಡಗಿನ ರಾಜ್ಮದ ಒಳಗೆ 
ಯಾವತ್ತು ಕಡಂಗ 'ಕಂದುಕ ಮುಂತಾಗಿ ತೆಗೆಸಿ (ರಾಜೇಂದ್ರ. ಆ); 
ಸಿದ್ಧಾಪುರದ ಕಡಂಗೆ ಪರಿಯಂತ್ರ ಭೂಮಿ ನಮ್ಮದು (ರಾಜೇಂದ್ರ. ೧೨೮). 
ಕಡಗ್ಗು: ೩. ಕಾಲುವೆಯಿಂದ ಗಿಡಗಂಟಿಗಳ ಮಡಿಗೆ ನೀರು 
ಹಾಯಿಸಲು ಮಾಡಿಕೊಂಡ ಚಿಕ್ಕ ಹೆರಿ: ಬಾಳೆಗೆ ಕಡಗು ಸೂಳೆಗೆ 
ಜೆಡಗು (ಗಾದೆ). 
[ದೇ. ॥ ತನಿಎ ಮಲ. ೬ಡಜ್ಮು; ಕೊಡ. ಕಡಂಗೀ- ನೀರಿಲ್ಲದ 
ಕಂದಕ] 
ಕಡಂಗುಡು "ಕಡಂಗೊಡು' ನೋ. 
ಕಡಂಗೊಡು, ಕಡಂಗುಡು, ಕಡಗುಡು, ಕಡಗೊಡು (ಕ್ರಿ). ಸಾಲ 
ಕೊಡು ; ಎರವಲಾಗಿ ಕೊಡು : ಪೊಸ ಕಪ್ಪುರದಂಬುಲಮಂ ಬಾಯ್ದೆ 
ಜಕಿಗೆ ಕಡಂಗೊಟ್ಟು (ಜಯಕಾ: ೧೪-೭೯). ಕಡಂಗುಡು : ಬಲ್ಲಾಳ್ತನ 
ದಿಂದೆಟ್‌ದುಕೊಳ್ವಂಗೆ ಕಡಂಗೊಟ್ಟಿರೆಂಬಂತೆ '(ಧರ್ಮಾ ಮೃ. ೬-೬೮). 
ಕಡಗುಡು : ನಿಖಲ ಪೂಗಳಿಗೆ ಮೆಯ್ಗಂಧವ ಕಡಗುಡುವಂತೆ... 
ಬಾಣಜೆ ಬಂದಳೀಶ್ವರನ ಚಾವಡಿಗೆ (ಮೋಹತ. ೨೪-೬೯). ಕಡಗೊಡು : 
ಮನ್ನಿಸುತ ಕಡಗೊಡುವ ಯಧಿಕ ಧನಯುತರಾಗಿ , . . ವರ್ತಕರು 
` ಮಿರ್ಪರು (ಸವನೋ. ೨-೪೬); ಬೆಳ್ಳೊಳದ ಧರ್ಮಸಂಸ್ಥಾನದವರಿಗೆ 
ಕಡಗೊಟ್ಟರುವ, ಬಡ್ಡಿಗೊಳ್ಳುವ, ಅಶೇಷರೂ ಜೈನರು (ಬಿಟ್ಟಅ. ೪೧-೯). 
[ಕಡ + ಕೊಡು] 
ಕಡಂಗೊಳ್‌, ಕಡಗೊಳ್‌ (ಕ್ರಿ). ಸಾಲಮಾಡು ; ಎರವಲು ಪಡೆ: 
ಕಡಂಗೊಂಡಂ, ಕಡಗೊಂಡಂ (ಶಮದ. ೧೬೭ ಪ್ರಯೋ). ಕಡಗೊಳ್‌ : 
ಶಾರ್ಜ್ಣಧರಂ ಕಡಗೊಂಡೊಂ ಕುಡುವಂತೆ ಮಗುಟ್ಟದಂ ಕೊಂಡಿಡೆ 
(ಶಾಂತಿಷು, ೫-೬೩). (ಕಡ್ಕ.* ಕೊಳ್‌] 


ಕಡಂಜ ೧೪೦೧ 


ಕಡಂಜ, ಕಡಜ,, ಕಣಜ್ಯ (ನಾ). ಜೇನುಹುಳದಂತೆ ಕೊಂಡಿಯುಳ್ಳ 


ಒಂದು ಜಾತಿಯ ಕೀಟಿ, -ಹಾರುಹುಳು; ಕಡಜೀರಿಗೆ: ಗಡ್ಡದೊಳು 
ಸಲೆ ಕಡಂಜಗಳ ಮೊತ್ತಮದು ಗೂಡಿಕ್ಕಿ ತಕ್ತಿಯಿಕ್ಕಿರ್ದಪುವು (ಸಿದ್ಧೇಷು. 
೯-೫೭). ಕಡಜ್ಜ: ಕಡುಗತ್ತಲೆಯ ಕೊಪದೊಳೆಗೆ ಹಾಯ್ಯಲು ತುಂಬಿ 
ಕಡಜಂಗಳೆಜಗಿ ತಿನುತಿರ್ಪವು (ವೀಶೈಪು. ೪-೧೯-೪೧); ಇಡ ನಡುವಿನ 
ಕಾಂತೆಯರೆ ನಡೆ ನಡೆಯ ಬಿಂಕದೊಳಸಮಶಸ್ತ್ರನ ಮಡದಿಯೆಡೆಯೊಳ 
ಗೈದಿಬಂದೆರು (ಜಿನಭಾ.೧೯-೨೩) ಕಣಜ್ಯ: ಕಣಜನ ಗೂಡನರೆದು ನಾಭಿಗೆ 
ಪೂಸಲು ಮೂತ್ರ ಬಿಡುವುದು (ಸಕವೈ. ೩೭೫); ಬ್ರಹ್ಮನಂ ಚಿಂತಿಸಲ್‌ 
ಕಣಜ ಕಚ್ಚಿದ ಕ್ರಿಮಿಯ ತೆರನಾಗಿ ತಾ ಮತ್ತೆ ತೋರುವಂ (ಪರಶು. 
೯-೯); ಬಾರಿ ಬಾರಿಗು ಕಣಜ ಕಚ್ಚಿ ದ್ದ ಚೇರೆಯಾದ್ದು ಳು ಕಣಜ ನಾಮವ 
ಸಾರುವಂದವ ತೋರಬೇಕೆಂದೆನುತ ( (ಆರ್ಚಾವಿ. ೧೬-೪೨). 

(ದೇ. ॥ ತಮಿ. ಕಡಮ್ಟೈ; ಮಲ. ಕಡನ್ನಲ್‌, ಕಡುನ್ನಲ್‌ ; 
ತುಳು. ಕಣಜದ ; ಕೊಡ. ಕಡಂದಿ | ತೆಲು. ಕಡಜು, ಕಣಜು] 


ಕಡಂದುರು "“ಕಡಂದುಜು' ನೋ. 
ಕಡಂದುಲು, ಕಡಂದುರು, ಕಡದುಣು,ಕಡುದುಣು(ನಾ).-ಕಡಂಜ: 


ಮದುವೆಯ ನೆರವಿಯಂ ಕಡಂದುಣು ಕವಿದಂತೆ (ಧರ್ಮಾಮೃ. ೨-೭೧) ; 
ಕಾರಮಳೆ ಕಜಕಿದಂತೆಯುಂ ಕಡಂದುಜ ಹುಟ್ಟಿಯ.ಕೆಣಕಿದಂತೆಯುಂ 
(ಎಕ. ೪10, ಸೊರಬ. ೧೬೫-೭; 1156) ; ತುಂಬಿಗಳಲ್ಲಡೆ ಪೂವೊಳ್‌ 
ಮಗಮಗಿಸುವ ಕಂಪಂ ಕಡಂದುಜೀನಟಃ ದಪುದೇ (ಕಬ್ಬಿಕಾ, ಆ) ;-ಸಿಂಗ 
ನಡುವಿನ ಕಡಂದುಜುನಡುವಿನ ಹೆಂಗಳೆಯ್ದಿದರವಳೊಡನೆ (ನಾಗಕು. 
೪-೮) ; ಆ ಕಾಂತೆಯೊಳಾ ನೆತ್ತರೆ ಬಿತ್ತಾಗೆ, ಬಸೀರ್‌ ಕಡಂದುಜುಗೂಡಿ 
ನೋಲ್‌ ದಿನ ಕ್ರಮದಿಂ ಬಳೆಯುತಿದು ೯ದು (ಅದ್ಭುತ. ೩೧-೭). 
ಕಡಂದುರು : ದಾನ ಪರೋಪಕಾರ ಪಿರಿದುತ್ಸಹ ಸಂತತಮಿಲ್ಲದಾ ಗೃಹಂ 
ಕಾನನದಿಕ್ಕೆ ಗೀಜಗನ ಗೂಡು. ಕಡಂದುರು ಪತ್ತು (ನೀತಿಸಾ. ೧೫೮). 
ಕಡದುಮಿ: ಕಡದುಜುಗಳ್‌ ಕಡಿದಂತಾಯೆಡೆಗಾಕ್ಷಣದಿಂದಮವಜ 
ಗೂಡಿನ ಮಣ್ಮಂ ತಡೆಯದೆ ನೀರಿಂ ಪೂಸಲ್‌ ಕಿಡುಗುಂ ತದ್ವಿನಂ 
(ಖಮದ. ೧೩-೧೧೨) ; ಅರಳಿದಂಬುಜದೆಸಳಿನಲಿ ಕಡದುಜುವ ಕಂಡಡೆ 
ಕೂಡುವುದೆ ಮಧುಕರನ ಲಾಯದೊಳ್‌ ((ಕುವ್ಕಾಕ. ೯-೨೫); ಕಷದುಟು 
ವಿನುಬ್ಬರದ ಕೆಂಜಿಗೆಗೊಡನ ತೊನಸೆಯ ಹರವಿಗಳ ... ಕಾಲ್ಜೊಡಳು 
ಗಳ ಹಗ್ಗಗಳ ಹರಹಿನಲೆಸೆದುದಾ ದುರ್ಗ (ತೊರರಾ. ೬-೭-೧೧). 
ಕಡುದುಯು : ಕಡುದುಅನ ಸಂದೋಹವಮಮಾ ಬಡಬಶಿಖಿಯನು 
ಮುತ್ತುವಂದದಿ (ಕೌಶಿರಾ. ೧೧-೩೪). 
(ದೇ. 1 ತಮಿ. ಕಡುತ್ತೀಜು; ತೆಲು. ಕಡುದುರು, ಕಣುದುರು] 


ಕೆಡಂದುಲುತೆ (ನಾ). - ಕಡಂಜ: ತುಂಬಿ ಪೀರ್ವವೊಲೇಂ ಪೀರ್ದ 


ಪುದೆ ಕಡಂದುಜುತೆ ನವ್ಯಾಮೋದೆಮಂ ಪೂಗಳೊಳ್‌: (ಜಗವಿ. ೧-೧೩). 
ಐ ಈ ಶಬ್ದವನ್ನು "ಕಡಂದುಲು - ತೆ' ಎಂದು ಓದಿ "ತೆ? ಎನ್ನು 
ವುದನ್ನು ಅವ್ಯಯವಾಗಿ ಭಾವಿಸಬಹುದು. 

[ಕಡಂದುಜು + -ತೆ] 


ಕಡಂಬ, ಕಡಟ್ಟಿ, ಕಡವ, ಕಡವ್ರು, ಕಡಪ ಕಡಹ (ನಾ). 


೧. ಕೇಸರಿ ಬಣ್ಣದ ಸುವಾಸನೆಯ ಹೂವು ಬಿಡುವ ಒಂದು ಬಗೆಯ 
ಮರ; ಕದಂಬವೃಕ್ಷ: ತಿಳಕ ತಮಾಳ ತಾಳ ಸಹಕಾರ ಕರಂಜ ಕಡಂಬ 
ನಿಂಬ ಪಾಟಳ ತರುಸಂಘದಿಂ (ಎಕ. ೪11, ಶಿಕಾರಿ. ೨೩೫-೬೫ ; 1207). 
೨. ನಾಳ; ದಂಟು; "ದೇಂಟು'' (ಗಂಗಾಮ. ೬೬). ೩. ಈಚಲು 
ಮರ. ೪. ಸಮೂಹ; ಗುಂಪು; ಕೂಟ: ಭಿಜಯಾದಿತ್ಮ ಮಜ್ಗಲದ 
ಮಹಾಜನ ಕಡಮ ಧರ್ಮ ಒಟ್ಟಕ್ಕದೇವರು ಒನ್ನು ಪೊಲ್ತ್ತೊಬ್ಬ 
ಪಾರ್ವ್ಯನುಣ್ಣ ಧರ್ಮಂ ನಡವುದು (ಎಕ. ೫, ಬೌರಿಂಗ್‌. ೨-೮; 943). 


pe 


ಕಿ 


20 


25 


35 


40 


45 


ಕಡಳ್ಕೆ 


೫. ಒಂದು ರಾಜವಂಶದ ಹೆಸರು; ಕದಂಬ: ಮುಕ್ಕಣ್ಣ ಕಡಂಬಂ 
ಜಗೆದನುಗ್ರಹ ವಿಗ್ರಹಂ ದಾನವಿನೋದಿ (ಎಕ. ೪11, ಶಿಕಾರಿ. ೧೮೬-೧೧ ; 
1200). ಕಡಬೈ : ೧. ಅರಘವಾಳ್ಕ ಕಡಬ, ಕಗ್ಗಲು ಮೊದಲಾದ ವೃಕ್ಷ 
ಗಳಿಂದಲೂ (ಕೃವಾಸ. ೫೧). ಕಡವ, : ೧. ಕಜ್ಜುರ ಕಕ್ಕೆ ಕಡವ 
ಮೊಳೆಗು ನವಿಲ್ವಜ್ಜೆ ಗಣಿಳೆ. ,.ಬೆಳೆದಿರಲಾ ಬಿಂಜಂ ಭೀಕರ 
ತರಮಾಯ್ತು (ಜ ಯಕಾ, ೧೫-೨೪); ಮುಳ್ಳನುಳ್ಳ ಕಡವದ ಮರದಿಂ 
(ರಸರ. ಪರಿ. ೧೧೫). ಕಡವು, : ೧. *ಕಡವೆನೆ ಕದಂಬವೃಕ್ಷಂ” (ಕವಿಕಂ. 
೫೬); ಕಡವಿನ ಕಂಪಡಂಗಿದುದು ಜಾದಿಯ ಕಂಪೊದವಿತ್ತು (ಪಂಪಭಾ. 
೭-೬೯); ಕಡವಿನಲರ ಕೇಸರಂಗಳಿಂ ಫೊರೆಡೆಲರ್ಗಳುಂ (ಕಾದಂಉ. 
೨೧೪) ; ಕಡವಿನ ಸೊವಡಿಂದೊಂದೆರಡಡಿಯಿಡುತಿರ್ದಪುದು ಗಾಳಿ 
(ಗಿಂಕ.೯-೩೨). ಕಡವೈ : ೧. ಎಲವ ಮುತ್ತುಗ ಹಾಲೆಯರನೇಜಕಿಲ 
ಕಡವೆ ಪೆರ್ಗೋಳಿಯಾಲವು (ಸಾಳ್ವಭಾ. ೫-೩); ತಿಲಕ, ಕರಿತಿಲಕ, 
ಕಡವೆ, ಕಲ್ಲುಬಸರೆ ಮೊದಲಾದ ಪುಷ್ಪಫಲಭರಿತವಾದ ವೃಶ್ಷಂಗಳನ್ನೂ 
(ಕೃವಾಅ. ೨೨೮). ಕಡಹ್ಮ: ೧. ಕಡಹದ ಮರನೇರಿ ಕಾಡುವು 
ದುಚಿಶವೆ ( ವಿದಾಕೃ. ೩೩-೧); ಕೆಂಪುಬೂರಗದಲ್ಲಿ ಕಾಗೆಗಳು,. ಕಡಹಜ 
ಮರದಲ್ಲಿ (Aಣthಂಲphತlus) ಬಾವಲಿಗಳು ಸಹಾಯಮಾಡುವವು 
(ಸಸ್ಕಶಾ. ೭೧). 

(2. / ಶಮಿ. ಕಡಮ್ಬು, ಕಡಮ್ಬು; ಮಲ. ಕಡಮ್ಬು; ತೆಲು. 
ಕಡಾಮಿ, ಕಡಿಮಿ. / ಪ್ರಾ. ಕಯಂಬ, ಕಲಂಬ. (« ಸಂ.' ಕದಂಬ)]' 


ಕಡಂಬಗಟ್ಟ (ನಾ). ಒಂದು ಸ್ಥಳದ ಹೆಸರು: ಚಂಪ್ರಾರ್ಕ್ಯೃತಾರೆಂಬರಂ 


ಸಲುತ್ತಮಿರ್ಪ್ಪಂತಾಗಿ ಕೆಡಂಬಗಟ್ಟದ ಕೆಳಗೆ ಮುಟ್ಟ ವಯಲೊಳಗೆ 
ಬಿಟ್ಟ ಗಟಕ್ಕೆ (ಎಕ. ೪11, ಶಿಕಾರಿ ೧೪-೧೫ ; 1089). 
ಎ 
[ಕಡಂಬ + ಗಟ್ಟ] 


ಕಡಂಬಡೆ (ಕ್ರಿ). ಸಾಲವನ್ನು ಪಡೆ: ಕಡಂಬಡೆಯದ ಬಡವನಂತೆ 


ಪಸಿದು ಪಟ್ಟು ಬ್‌ದಿದೇಕೊಡಲಂ ತಪಸಿ ಗಾವಿಲನಾದಪೈ (ಧರ್ಮಾಮೃ. 
೮-೮0). [ಕಡ +- ಪಡೆ] 


ಕಡಂಬರಸೆ, ಕಡಬರಸ (ನಾ). ಕಡಂಬದ ರಸ; ಈಚಲಿನ ರಸ; 


ಹೆಂಡ: ಪುಸಿಯೊಳ್‌ ಪ್ಕೊರೆಯದೆ ನಡಿವುಜಿದಲ್ಲದೊಡರಸು ಕಡಂಟರಸ 
ನರಸನಂತಾಗಿರರೇ [ಪಾಠಕಾಂ. ಕಡಲ್ವೆರಸು ಪಫೊಡೆವಿಗರಸಾದಪನೆಲ 
(ಪಂಚತಂ. 3೫೪-೪). ಕೆಡಬರಸ: ಧರ್ಮಮುಂ ಪೆರ್ಚುವಂತಾಗೆ 
ರಾಜ್ಕಂಗೆಯ್ಯೆ ದರಸಂ ಕಡಬರಸಂ ಪಾದರಸಂ ನಿಶ್ಚಯಮರಸಲ್ಲೆಂದು 
ತನ್ನೊಳ್‌: ಭಾವಿಸಿ (ಧರ್ಮಾಮೃ. ೧೧-೬೭) ; ಜವ್ವನದಿರವದು ಸುರಚಾಪ 
ದಂತೆ ತನು ಬುದ್ಬುದದಂತಿರೆ ಬಯಲೆಂಬುದನಜಕಿಯದೆ ಪರವಶನಪ್ಟರಸ 
ನೀಕ್ಷಿಸಲ್‌ ಕಡಬರಸಂ (ತ್ರಿ ಪುವಿ, ೧೯-೩೬); ಶರಣೆನೆ ಕಾಯ್ವುದು 
ಬೇಡಿದೊಡಿರಡೀವುದು ತೊಡರೆ. ಸೆಡೆಯುದಿರುವುದು ಪುಸಿಯೊಳ್‌ 
ಪರೆಯದೆ ನಡೆವುದು ನಡೆಯದಡರೆಸಂ ಕಡಬರಸನಂತೆ ಚೂಡಾರತ್ನಾ 
(ನೀತಿಸಾ. ೩೩೦). [ಕಡಂಬ + ರಸ] 


ಕಡಂಬಳೆ (ನಾ). ಒಂದು ಜಾತಿಯ ವಿಷಪೂರಿತ ಹಾವು: ಅ 


ಬಾರಿ. ಕಂಡುದರಲ್ಲಿ ನನಗೆ ವಿಶೇಷವಾಗಿ ಕಂಡ ಹಾವೆಂದರೆ,: ಕಟ್ಟದ 
ಹಾವುಗಳು; ಕಡಂಬಳ. ಇವು. ನಮ್ಮ ಊರಿನಲ್ಲಿಯೂ ಇರುವ ಹಾವು 
ಗಳು (ಆಬೂಬ. ೧೧೧). [4--ತುಳು. ಕಡಂಬಳೆ] 


ಕಡಂಮಾಡು (ಕ್ರಿ). ಸಾಲಮಾಡು: ಪೆಜರ ಬಿನ್ನಣಮಂ ಪೆಜರೋಜೆಯಂ 


ಕಡಂಮಾಡುವ ಕಳ್ವೆ ಕೊಳ್ವ ಖಳರಿಕೆಣಮು 2 ತಿಪು, ೧೨-೭೭); 
ಬಿದಿಯುಂ ಕೆಯ್ಕೊಳ್‌ ಕಡಂಮಾಡುವಂ (ಸಂಸಪ. ೧೬-೪). 
[ಕಡ * ಮಾಡು) 


ಕಡಕ, "ಕಡಗೃ' ನೋ. 


ಕಡಕ್ಕ ೧೪೦೨ 


ಕಡಕ್ಕ (ನಾ). ಮೋಸ; ವಂಚನೆ (7): ನಿನ್ನಲ್ಲಿ ಕಡಳೆವಿಲ್ಲದೆಂತೀ 
ಮನ ಕೊಟ್ಟು ಅನ್ಕಶ್ರವಣವು ಕೇಳದಂತೆ ಕಿವಿಯ ಕೊಟ್ಟು... ಎನ್ನ 
ರೆಕ್ಷಿಸೊ (ಸಂ ಕೋತ- ೩೯); ಆಯ್ಯನಿರಲು ಮಗ ನಡೆಯಬೇಕಲ್ಲದೆ 
ಆಯ್ಕನೊಳ ಕಡಕವೆನ್ನುವರೇ (ಪೂಜ್ಯಚ. ೯-೬). 
[ಆ ಸಂ. ಕೃತಕ ?] 
ಕಡಕ್ಕ (ಗು). ಕರಾರುವಾಕಾದ ; ಖಂಡಿತವಾದ : ತಂಗುಳ-ಉಳಿಸದಿ 
ರಲು, ತಿನ್ನದಿರಲು ಕಡಕ ಎಚ್ಚರಿಕೆಯನ್ನು ಕೊಟ್ಟರು (ಹೊಲಮ, ೧೧೧). | 
[- ಮರಾ. ಕಡಕ್‌] | 
ಕಡಕಟ್ಟು, (ನಾ). ನಿರ್ಪಾಡು; ವ್ಯವಸ್ಥೆ: ಪುರಾಣ: ನಿತ್ಯ ಹೋಮ 
ವೇದಪಾರಯಣ ಶ್ರೀ ತಿರುವಾಟ್ಟು ಯಿಷ್ಟು ಶ್ರೀ ಕಾರ್ಯ್ಯುಕೆಉ ಕೂಡಿ |10 
ಮಾಡಿದ ಕಡಕಟ್ಟು (ಮೈಆರಿ, ೧೯೩೮, ೭೩-೨; 1381); ಹಿಡಿತುಂಬ 
ಹಿಡಕೊಂಡು ಹೊಲತುಂಬ ಬಿತ್ತ್ವಾರೆ ಕಡಕಟ್ಟನ ಜಾಣ ನನ ತಮ್ಮ 
(ಗೌರಪ. ೧೧-೧೦). (ಕಡ? + ಕಟ್ಟು] | 
ಕೆಡಕಟ್ಟು "ಕಡಗಟ್ಟು' ನೋ. 
ಕಡಕೆಡಾಟ (ನಾ). ಕಡಕಡ ಎಂಬ ಸದ್ದು; ಕರತಾಡನ ಶಬ್ದ: 
ಧೋಂಡೊಬಾಯಿಯ ಠರಾವಿಕ ಮೇಳವನ್ನು ಕಂಡು, ಪ್ರೇಕ್ಷಕವೃಂದ 
ಹರ್ಷಭರಿತವಾಗಿ ಟಾಳಿಯ ಕಡಕಡಾಟ ಮಾಡಿತು (ದೀಪಹ: 11, ೩೮೮). 
[< ಮರಾ. ಕಡಕಡಾಟ] 
ಕಡಕತ್ತಿ "ಕಡಿಗತ್ತಿ' ನೋ. 
ಕಡಕತ್ತಿ, (ನಾ). ಒಂದು ಗಿಡದ ಹೆಸರು: ಚಿತ್ರಗಾರನು ತದೇಕಧ್ಮಾನ |20 
ನಿರತನಾಗಿ ಬೇರೆಚೇರೆ ಬಣ್ಣಗಳನ್ನು ಸೇರಿಸಿ ಸ್ವಲ್ಪದೂರದಲ್ಲಿರುವ ಒಂದು 
ಕಡಕತ್ತಿ ಗಿಡವನ್ನು ಬರೆಯುತ್ತಿದ್ದೆ (ಇಬದು. ೧೪೪). [71 
ಕಡಕಲ್‌, ಕಡಕಲು (ನಾ). ಪ್ರಾಕಾರ, ಗೋಡೆ ಅಥವಾ.ಬೇಲಿಗಳಲ್ಲಿ 
ಮನುಷ್ಯರು ಮಾತ್ರ ಹಾಯ್ದು ಹೋಗಲು ಹಾಕಿರುವ ಕವೆ; 
ಅಕ್ಕಳೆ; ಕವೆಗಳ ನಡುವಿನ ಕಿರುದಾರಿ (9). ಕಡಕಲು: ತೋಟದ |25 
ಕಡಕಲ (ಹಿಕ್ಕಲು) ದಾಟೋದು ತಡವೇನೊ (ಜುಟ್ಟಹ. ೩೪). 
[< ಕಡ್ಮೆ + ಕಲ್ಮ್‌?. ! ತಮಿ. ಕಡಪ್ಪು]) 
ಕಡಕಲು "ಕಡಕಲ್‌' ನೋ. 
ಕಡಕು, "ಕಡುಕ್ಕು' ನೋ. 
ಕಡಕ್ಕು (ನಾ). ಬಂದೂಕಿನ ಜೊಡ್ಡ ಚರೆ; ಗುಂಡು: ಮೊದಲನೆ |50 
ಈಡು ಕಡಕಿನ ತೋಟಾದ್ದಾದ್ದರಿಂದೆ ಒಂದೆರಡು ಕಡಕುಗಳು ಗಿಡಗಳಿಗೆ 
ತಗುಲಿದ್ದುದು ಕಂಡುಬಂದಿತು (ಕಾನೂರು. ೧೪೩); ಈಡಿನೆ ಒಂದೆರಡು 
ಕಡಕು (ದೊಡ್ಡ ಚರೆ) ಅದರ ಹಿಂಭಾಗಕ್ಕೆ ಮೊದಲೇ ತಗುಲಿತ್ತು 
(ಕಾನೂರು. ೩೯೦). [?] | 
ಕಡಕ್ಳು. (ನಾ). ಭಂಗ; ಮುರಿತ; ತಡೆ: ನಾನು ಮಾಡಿದ ಯತ್ನಗಳು [35 
ಬೇರೆಬೇರೆ ಕಾಲದಲ್ಲಿ ನಡೆದವುಗಳಾದರೂ ಆ ಕತೆಯನ್ನು ಕಡಕಿಲ್ಲದೆ 
ಹೇಳುವುದು ಉಚಿತ (ಕೆಲನೆ. ೧೭೯). [ಆ.ಕಡಿಕ್ಕು?] 
ಕಡಕ್ಕು “ಕಡಂಗ್ಳು' ನೋ. 
ಕಡಕ್ಕು (ನಾ). ಸಣ್ಣಕಲ್ಲು; ಚೂರುಕಲ್ಲು: ಕ (ಪಾಕಾಂ. ತ]ಡಕುಂ 
ಏಟ್ಟಿ ಯುನೊತ್ತೆ ಮೆಲ್ಲಡಿಗಳೆಂ (ಪಂಪಭಾ. ೩-೯) ; ಕಡಕುಂ ಪರಲ್ಲಳುಂ | 40 
ಮೆಲ್ಲಡಿಗಳನೆಡೆಯುಡುಗಡೊತ್ತಿದೆಡೆಯಿಂ ನೆತ್ತರ್‌ ಬಿಡಡೆಚ್ಚು ಪಾಯೆ 
(ಸುಕುಮಾ. ೧೨-೧೮). [?) 
ಕಡಕುಳ (ನಾ). ಒಂದು ಸ್ಥಳದ ಹೆಸರು; ಬ್ರಾಹ್ಮಣರಿಗೆ ಧಾರಾ 
ಪೂರ್ವಕಂ ಮಾಡಿಕೊಟ್ಟ ಪ್ರಿತ್ತಿ ಕಡಕುಳದಲೆರಡು ಬಳ್ಳಿಗೆಜಕೆಯಲೆರಡು 
(ಕಇ. 1, ೩೦-೫೫; 1277); ಕಡಕುಳದ ಸಾವಂತ ಬೊಪ್ಪಗೌಡನ |45 
ಹೆಗ್ಗಡೆ (ಇಆ. XII, ೧00-೫; 1246). [?) 


5 


15 


ಕಡಗೋಲನಮುಂಡೆ 


| ಕಡೆಕೋಲು (ನಾ). ಒಂದು ಬಗೆಯ ಔಷಧಿ ಗಿಡ(ಮೈಔಗಿ.೧೨-೨೦೮). 
(2) 

ಕಡಗ್ಗ, ಕಡಂಗ್ಳ, ಕಡಕ, (ನಾ). ೧. ಕೈಗೆ ಅಥವಾ ಕಾಲಿಗೆ ಹಾಕಿ 

ಕೊಳ್ಳುವ ಆಭರಣ; ಬಳೆ: ಬೆಳೆದ ಕೆಯ್ಯಂ ಕೊಟ್ಟು ಕಡಗಮಂ 

ಕೊಳ್ವ (ಧರ್ಮಾ ಮೃ. ೯-೧೬೨); ಕಡಗ ಕಂಠಮಾಳೆಗಳಿಗೆ ಕಳ್ಳರ 

| ಅಂಚಿಕೆಯುಂಟು (ರಂದ. ೨-೩೧-೨); ತೊಳಗುವ ಮುತ್ತಿನ ಕಡಗ 

ಕಂಕಣದಿಂದ (ಕಂನವಿ. ೨೩-೭೯). ೨. (ಆಲಂ) ಮುತ್ತೈಡಿತನ: 

ಕಾವುದಾತ್ಮಾನುಜೆಯ ಕಡಗಮಂ (ಪಂಪಛಾ. ೧೧-೧೨೬). ಈಡಂಗ್ಕ : 

೧. ಹಸ್ತಕಡಂಗದ ಹರಿಣಲೋಚನೆಯಳ ಪುಸ್ತಿದೊಡವಿನ ಬೆಡಗಿಯ 

ಶಿಸ್ತಿನಿಂ ನಿಂತು ರೆಂಗಾಯೆಂಬಳ ಕೂಡುವಾಸ್ತೆಯದೆಂದು ವಂದಪುದೊ 
(ಶತಸಾಂ. ೨೬-೩೪). ಕಡಕ್ಕ: ೧. (೪). 

ಕಡಕಬಳೆ, ಕಡಕಪಾತ್ರೆಬಳೆ - ಮೂರು ಏಣಿನ ಬಳೆ (9). 


[ಆ ಸಂ. ಕಟಕ] 
ಕಡಗ್ಯ (ನಾ). ಒಂದು ಬಗೆಯ ಮರ: ನೆಲ್ಲಿ, ಹೊನ್ನೆ, ಸಾಗಡೆ, 
ಚೆಂದಲ, ಕಡಗೈ ಸೀ ಅಣವಿಗೆ (ನಮ್ಮನು. ೨೩೬). [1] 


ಕಡಗ್ಯ (ನಾ). ಗಾಡಿ; ತೋಡು. "ಕಡಿಗೈೆ' ಪರಾ. [?] 

ಕಡಗಂಟು (ನಾ). ಬಿಚ್ಚಲಾರದ ಗಂಟು; ಕಗ್ಗಂಟು (?): 
ಸಾವಿಶ್ರಮ್ಮನ ಸಮಸ್ಯೆಗೆ ಮತ್ತೊಂದು ಕಡಗಂಟು ಹೆಣೆದಂತೆ ಆಯಿತು 
(ಕೊನೆಭೇ. ೧೦೧). [ಕೆಡ? + ಗಂಟು] 

ಕಡಗಟ್ಟು, ಕಡಕಟ್ಟು (ನಾ). ಸಾಲದ ವಹಿವಾಟು: ಈ ಕಡಗಟ್ಟಿನ 
ಎಷ್ಟು ವರಹಗಳಿಗೆ ನಿರಾಶೆಯಾಗಿ ನೀವು ಇತ್ತ - ಮನವ ಮಾಡಿದಿರಿ? 
(ಬೆಟ್ಟೆ ಆ. ೪೧-೧೨). ಕಡಕಟ್ಟು : ಅವನ ಕಡಕಟ್ಟಿಗೆ ನೋಟು, ಹಸ್ತಾ 
ವೇಜು ಯಾವುದೊ ಇಲ್ಲ. ಎಲ್ಲ ತಿಂಗಳು ತಿಂಗಳ ಲೆಕ್ಕ (ಹಹಸ. ೨೬). 

(ಕಡ್ಮ + ಕಟ್ಟು] 

ಕಡಗತ್ತಿ "ಕಡಿಗತ್ತಿ' ನೋ. 

ಕಡಗದ (ನಾ). ಒಂದು ಸಸ್ಯದ ಹೆಸರು: ಕಡವಳ, ಕಡಗದ, ಕೆಡಾನಿ 
ಕೊಂಗು (ಮೈಬಿಗಿ. ೫೪-೧೦೮೫). (2) 

ಕಡಗಾರ (ನಾ). ಸಾಲಗಾರ: ಅವನು ನನಗೆ ಕಡಗಾರನಾಗಿದ್ದಾನೆ 
(ರೂಢಿ). [ಕಡ್ಗ + -ಗಾರ (ಆ -ಕಾಣ)] 

ಕಡಗು, "ಕಡಂಗ್ಳು' ನೋ. 

ಕಡಗ್ಳು "ಕೆಡಂಗ್ಳು' ನೋ. 

ಕಡಗ್ಳು "ಕಡಹ್ಮು' ನೋ. 

ಕಡಗುಕಾಲುವೆ (ನಾ). ಕಂದಕ ;'ಅಗಳು : ಕೆಬ್ಬೆಯ ಭೂಮಿಯಾಗಿದ್ದು 
ನೀರೂ ನಿಲ್ಲುವ ಸಂಭವವಿದ್ದರೆ ಅಂಥ ಕಡೆಗಳಲ್ಲಿ ಕಡಗುಕಾಲುವೆ 
ಗಳನ್ನು ಹೊಡೆದು ಹೆಚ್ಚಾದ ನೀರು ಬಸಿದು ಹೋಗುವಂತೆ ಮಾಡಬೇಕು 
(ವ್ಯವಮ. ೬೩). 

[ಕಡಗ್ಳು (೮ ಕಡಂಗ್ಳ್ಕು) * ಕಾಲುವೆ (ಆ ಕಾಲ್ವಾಯ್‌)] 

ಕಡಗುಡು "ಕಡಂಗೊಡು' ನೋ. 

ಕಡಗೆ (ನಾ). ಮೂಟಿ; ಹೊರೆ; ಕಟ್ಟು : ಹೊಜಗಣಿಂ ಬಂದ ಸೀರೆಯ 
ಕಡಗೆಗೆ ವೀಸಪೊಂದು (ಎಇ. ೫೭11, ೨೧-೫೩ ; 1204). [?) 

ಕಡಗೊಡು "ಕಡಂಗೊಡು' ನೋ. 

ಕಡಗೊಳ್‌ "ಕಡಂಗೊಳ್‌' ನೋ. 

ಕಡಗೋಲಮಂಡೆ: (ನಾ). ಒಂದು ಸಸ್ಯದ ಹೆಸರು; ಬಚನಾಗ : 
ಕಡಗೋಲಮಂಡೆಯ ಆಕಾರದ ಕೆಂಪಾಹ ಹೂವಾಗುವದರಿಂದ 
ಕಡಗೊ ಲಮ ೦ಡೆ ಎಂದು ಗೊಲ್ಲರು ಹೇಳುತ್ತಾರೆ (ಗೃಹವೈ. ೭). 


(7) 


ರಾ 


ಕಡಗೋಲುಗಿಡ 


ಕಡಗೋಲುಗಿಡ (ನಾ). ಒಂದು ಜಾತಿಯ ಗಿಡ: ಅಂಡ್ರಿಕೆಹುಲ್ಲು, 
ಕಡಗೋಲುಗಿಡ, ಮುಳ್ಳು ಮುತ್ತ, ಜಾಲಿಜಪ್ಪಟಿ- ಇಂಥ ನೂರಾರು. .. 
ಗಿಡ ಮರೆ ಬಳ್ಳಿ ಯಥೇಚ್ಛವಾಗಿ ಬೆಳೆದು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿವೆ 
(ಬೆಳುಮ. ೫೩) (ಕಡಗೋಲ್ಕು + ಗಿಡ (೮ ಗಿಡು)] 

ಕಡಗೋಲುಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ (8). 

[ಕಡಗೋಲ್ಕು + ಬಳ್ಳಿ] 

ಕಡಗೋಲುಮಂಡೆಯಹುಲ್ಲು (ನಾ). ಒಂದು ಜಾತಿಯ ಹುಲ್ಲು 
(ಕಿ). (ಕಡಗೋಲ್ಕು * ಮಂಡೈ 4 ಹುಲ್ಲು (ಆ ಪುಲ್‌] 

ಕಡಗೋಲುಮರ (ನಾ). ೧. ಕಡೆಗೋಲಿನ ಹೆಡೆ ಅಥವಾ ಶಲೆ. 
೨. ಒಂದು ಮರದ ಹೆಸರು (ಕ). [ಕಡಗೋಲ್ಕು + ಮರ] 

ಕಡಚಲು, ಕಡಚ್ಚಿಲು, ಕಡೆಚಲು (ನಾ). ೧. ಮರ, ದಂತ, ಲೋಹ 
ಮೊದಲಾದ ವಸ್ತುಗಳನ್ನು ತಕ್ಕ ಆಕಾರಕ್ಕೆ ಅಳವಡಿಸಲು ಚರೆಕಿ 
ಯಂತ್ರದ ಮೂಲಕ ಕಡೆಯುವುದು, --ರೂಪಿಸುವುದು : ಅದರ 
ಚಿತ್ರ; ಕೆತ್ತನೆ, ಕಡಚಲು ಕೆಲಸ ನೋಡುವುದೆಂದರೆ ನಮಗೆ ತುಂಬ 
ಆಸಕ್ತಿ (ಹುಮುಖ. ೧೯). ೨. ಕಡೆಯುವ ಯಂತ್ರ; ಗಾಡ; 
ಚರಕಿ. ಕಡಚ್ಚೆಲು: (ಕರಾ) 6. ಮೇಜಿನ ಕಾಲಿಗೋಸ್ಕರ ಬೀಟಿ 
ಮರೆವನ್ನು ಕಡಚ್ಚಿಲು ಹಿಡಿಯುತ್ತಿದ್ದಾರೆ (ರೂ). ಕಡೆಚಲಾ : 
೧. (ಕಿ). 

(ದೀ. ॥ ತಮಿ. ಕಡೈಚ್ಚಲ್‌; ಮಲ. ಕಡಚ್ಚಲ್‌ ; ತುಳು. ಕಡ್ಡಿಲ್‌, 

ಕಡಿಚಿಲ್‌] 

ಕಡಚಿ, ಖಡಚಿ, ಖಡಿಚಿ (ನಾ). (ಉಳ) ಮಗುಚುವ ಕೈ; ಕುರುಪಿ; 
ಹಂಚಿನ ಮೇಲೆ ರೊಟ್ಟಿ, ದೋಸೆ ಮೊದಲಾದುವನ್ನು ಎತ್ತಿ 
ಹಾಕುವ ಸಾಧನ: ಮುಂಬಾಯಿ ಶಹರದಲ್ಲಿ ಆಗುವ ಜೀನಸಗಳ 
ವಿವರವು... ಕೆಳಗೆ ಬರೆಯಲ್ಪಟ್ಟಿದೆ. ೧. ಅಡಕೊತಗಳು . . . 
೪. ಕಡಚಿ (ಮುಂಬವ್ಯಾ. ೧೦೧). ಖಡಚಿ: : ಮುಚ್ಚುಕಟಗೆ ದಿನದ 
ವ್ಯವಹಾರದ "ಖಡಚಿ' (ಭಾಷಾಶಾ. ೧೯). ಖಡಿಚಿ: ಖಡಿಚಿಯಿಂದ 
ಹೋಳಿಗೆ ತಿರುವಿಹಾಕು (ರೂಢಿ). [«- ಮರಾ. ಕಡಚೀ, ಕರಛೀ] 

ಕಡಚೆ (ನಾ). ಶಿರೀಷ ವೃಕ್ಷ (8). [?) 

ಕಡಚಿಲು "ಕಡಚಲು' ನೋ. 

ಕಡಜ್ಯ "ಕಡಂಜ' ನೋ. 

ಕಡಜ್ಮ (ನಾ). ಒಂದು ಜಾತಿಯ ಸಸ್ಯ : *ನಸುಕಃ --ಚೆನ್ನೆಗ್ಗಿಲು, 
ಬಾಗೆ, ಕಡಜ, ಅರಸೆಕ್ಕೆ? (ಓಷಧಿ, ೧೪೬). [?) 

ಕಡಜಾಜಿ (ನಾ).ಒಂದು ಜಾತಿಯ ಗಿಡ ಅಥವಾ ಬಳ್ಳಿ: *ಕಾಮವಲ್ಲಿ- 
ಕಡಜಾಜಿ'' (ಓಷಧಿ. ೩೧). (2) 

ಕಡಜೀರಿಗೆ, ಕರ್ಜೀರಿಗೆ (ನಾ). ೧. ಜೇನುಹುಳದಂತೆ ಕೊಂಡಿ 
ಯುಳ್ಳ ಒಂದು ಬಗೆಯ ಕೀಟ, ಹಾರುಹುಳು: ಕಡಜೀರಿಗೆ 
ನೋಡಲು ಬಣ್ಣದ ಬೆಡಗನ್ನೇನೊ ಪಡೆದು ಬಂದಿದೆ. ಅದರೆ ಅದನ್ನು 
ಜಾಡಿ ಹರಸುವ ಪುಣ್ಯವಂತೆ ಇನ್ನೂ ಹುಟ್ಟಬೇಕು (ಗಾಳಿ ಪ. ೨೧೩). 
ಕರ್ಜಿೀರಿಗೆ: ೧. (ಕಿ). ೨. ಒಂದು ಬಗೆಯ ಔಷಧಿ ಬೀಜ (ಕ). 

[< ಕಡಂಜ] 

ಕಡಣ "ಕಡ್ಡಣ' ನೋ. 

ಕಡತ "ಕಡಿತ್ಶ ನೋ. 

ಕಡತಿ (ನಾ). ಹೆಣ್ಣುಮಂಗ (?) : ಮುದಿ ಗಂಡುಮಂಗಗಳು ತಮ್ಮ 
ಕಡತಿಗಳೊಡನೆ ಹೇಗೆ ವೈವಹರಿಸುತ್ತಿದ್ದುವೋ ಹಾಗೆಯೆ ಅವನು 
ಸಹ ಸಾಧ್ಯವಿದ್ದಿದ್ದರೆ ಆ ಪ್ರತಿಸ್ಪರ್ಧಿಗಳೊಡನೆ. ವರ್ಶಿಸುತ್ತಿದ್ದನು 
(ಪುನರು. ೫೩೭). [2] 


೧೪೦೩ 


ಕಡಲ್‌, 


ಕಡತೂರ್‌ (ನಾ). ಒಂದು ಊರಿನ ಹೆಸರು: ಇದರ್ಕೈ ಸಾಕ್ಷಿ 
ಬೆಳೆತೂರಾ ಮಹಾಜನಮುಂ ಕಡತೂರಾ ಮಹಾಜನಮುಂ (ಎಕ, ೩, 
ಕೋಲಾರ. ೧೧-೧೧ ; 753). [7 + ಊರ್‌) 
ಕಡತೇರಿಸು (ಕ್ರಿ). ೧. ಪಾರುಮಾಡು; ರಕ್ಷಿಸು. ೨. ಕೊನೆ 
ಮುಟ್ಟಸು (8). [ಕಡತೇರು + -ಇಸ್ಕು] 
| ಕಡತೇರು (ಕ್ರಿ). ೧.:ತೊಂದರೆ, ಕೋಗ ಮೊದಲಾದುವುಗಳಿಂದ 
| ಪಾರಾಗು. ೨. ಮುಗಿ (ಕಿ). 
(ಡೇ. ॥ ತಮಿ. ಕಡತ್ತೇಜ್ಕ ; ತೆಲು. ಕಡತೇಜು, ಕಡತೇರ) 
ಕಡದುಉು "ಕಡಂದುಲು? ನೋ. 
10| ಕಡಪ "ಕಡೆಪ' ನೋ. 
ಕಡಪಕತ್ತಿ (ನಾ). (ಕರಾ) ದೊಡ್ಡಕತ್ತಿ; ಮಚ್ಚು. 
(*- ತುಳು. ಕಡ್ಪತ್ತಿ) 
ಕಡಪಬ್ರಾ ಗಾಲ (ನಾ). ಒಂದು ಸ್ಥಳದ ಹೆಸರು (?) : ಕಡಪಟತ್ತಿಗಾಲ 
ವಟವೃಕ್ತಮ್‌ (ಎಕ. 1, ೧-೩೦; 466). [?) 
15 ಕಡಪುಡ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕಡಪುಡನ್‌ ನುಡಿದನ್‌ 
ಸಲಿಫೋ ಬಾದಾವಿಯ ಮಾಣಿ (ಇಆ. 1%, ೭೫-೧; 9ನೆಯ ಶತ). 


[1) 


3 


ಕಡಬ, "ಕಡವೈ' ನೋ. 

ಕೆಡಬ (ನಾ). ಒಬ್ಬಾತನ ಹೆಹರು.(?) : ಚಾಮೆಯಗೆಜಕಯ ಮೊದಲ 
ಕಡಬನ ಗಜಕ್ಕೆ ಆಯ್ವತ್ತು' (ಸೌಇಇ. IX-i, ೨೫೫-೨೨.| 1148). [2] 

ಕಡಬಡ್ಡಿ (ನಾ). `ಬಡ್ಡಿಗಾಗಿ ಕೆಡುವ ಸಾಲ: ಹಡೆದೊಡ್ಡವೆ ವಸ್ತು 

| ವನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು... ನಿಮ್ಮ ಶರಣರಿ 


20 


ಗಲ್ಗದೆ ಕಡಬಡ್ಡಿಯ ಕೊಡಲಾಗದು (ಬಸವ. ೨೨೯). 
[ಕಡ + ಬಡ್ಡಿ] 
ಕಡಬರಸೆ "ಕಡಂಬರಸ' ನೋ. 
ಕಡಬೆ, "ಕಡವೈ' ನೋ. 
ಳಡಬೈ "ಕಡಂಬ' ನೋ. 
| ಕಡಮೆ, ಕಡಿಮೆ (ನಾ). ೧. ಕೊರತೆ; ನ್ಯೂನತೆ; ಕಮ್ಮಿ: ಎಂದ 
ಮಾತುಗಳನೆಲ್ಲವನು ಒಂದಜಕೊಳ್‌' ಕಡಮೆಯಿಲ್ಲದೆ ಪೇಳ್ಗು (ಮೋಹತ. 
೩೬-೩೬); ೧೪೦೭ ವರಹ ಕಡಮೆ ಏಂದ ಕೊಳದಲ್ಲಿ (ಎಕ. ೫೪, ಶ್ರೀರಂಗ. 
೨೫೭-೬, 1365) ; ಭೂಸಣಾವಳಿಯಾಗ ಕಡಮೆಯಿಲ್ಲೆಮಗೆ (ಭರ ಡ. 
೮-೧೬). ೨. ಉಳಿದದ್ದು ಕ ಮಿಕ್ಕದ್ದು ಭಿ ಕೈಕೊಂಡನಘ ಭಾರತ ಕಥೆಯ 
ಕಡಮೆಯ ಜನಪನರಸಯ ಕೃಷ್ಣರಾಯನಿಗಂಕಿತವ ಮಾಡಿ (ತಿಮ್ಮಶಾಂ 
೧-೨೮); ತಲೆಯ ಬೋಳಿಸಿ ಮೂರು ಪಟ್ಟಿಯಂ ಹಂದೆ ಪೋಗೆಂದು 
ಕಟ್ಟಂಬಿಟ್ಟು ಕಳುಪಲಾ.... ಕಡಮೆ ಮಂಡೆಯನು ಬೋಳಿಸಿಕೊಂಡು 
(ಶುರಂಗ. ೩೪-೨೯, ೩೦). ೩. ಕೆಳಮಟ್ಟ; ಕೆಳದರ್ಜೆ: ಮಂತ್ರಿಗಿಂತಲೂ 
ಕಡಮೆ ಆಗಿರುವ ಬೇರೊಬ್ಬ ಕಾರ್ಯದಕ್ಷನಾದ ಆಲೋಚನಾಧಿಕಾರಿ 
(ಸಿದ್ಧಾಂತಿ. ಕಿ. ೨೫೭). ಕೆಡಿಮೆ: ೧. ಮಂದಿಗೆ ಕೊಟ್ಟರೆ, ಹಣವು 
ಕಡಿಮೆ ಆಗುತ್ತದೆ. ಆದರೆ ವಿದ್ಯೆಯು ಹೆಚ್ಚಾಗುತ್ತದೆ (ಮುಂಬಯಿ. 
೧-೧೧) ; ರಾಯನ ಸೈನ್ಮಪಡೆಯಲ್ಲಿ ಅಶ್ವಸ್ಥೆನ್ಮದ ಸಂಖ್ಯೆಯು ಕಡಿಮೆ 
ಯಾಗಿತ್ತು (ಕೃದೇವ, ೧೯). ೩, ಮೆಣಸು ಹುಳಿತರೆ ಜೋಳಕ್ಕೆ ಕಡಿಮೆಯೆ? 
(ಗಾದೆ). (ದೇ. ॥ ತಮಿ. ಕಡೈಮೈ ; ತುಳು. ಕಡಮೆ; ತೆಲು. ಕಡಮ) 
ಕಡಲ್‌, (ನಾ). ಪ್ರವಾಹವನ್ನು ಎರಡು ಭಾಗ ಮಾಡುವ ಕಲ್ಲು; 
ಬಂಡೆಗಲ್ಲು; ಪ್ರವಾಹಕ್ಕೆ ಅಡ್ಡನಿಂತದ್ದು : *ಹೊನಲನ್‌ ಇಬ್ಬಗೆ 
ಮಾಡುವ ಕೆಡಲು£ಲ್‌ 3] - (ಕೊಪಕ, ವಿದಾರಕ) ” (ನಾಚಿರಾ. ಕಿ). 


(1) 


25 


40 


45 


89 


ಕೆಡಲ್‌, 


ಕಡಲ್‌, ಕಡಲು (ನಾ). ೧. ಸಮುದ್ರ ; ಸಾಗರ: ಕಡಲ ತಡಿಯೆಯ್ದೆ 
ನೆಲನಂ ಪಡೆದರ್‌ ಭವದೀಯ ಪುತ್ರರ (ಆದಿಪು. ೯೯೮) ; ಪುಸಿಯೊಳ್‌ 
ಪೊರೆಯದೆ ನಡೆವುದದಲ್ಲದೊಡರಸು ಕಡಲ್ವೆರಸು ಪೊಡನಿಗರಸಾದೆಪನೇ 
[ಪಾಕಾಂ. ಕಡಂಬರಸನರಸನಂತಾಗಿರರೇ] (ಸಂಚತಂ. ೨೫೪-೪); ಕಡಲಾ 
ಪೋಶನಮಾದುದಾ ಮುನಿಗೆ (ಕಾದಂಪೂ, ೧೦೩) ; ಹೊಡೆಗೆಡೆದ ದಂತಿಗಳು 
ರಕ್ತದ ಕಡಲೊಳೀಸಾಡಿದವು (ಕುವ್ಯಾದ್ರೋ. ೧೦-೧೦); ಕಡಲೆಡೆಯೊಳು 
ಮಲಗಿದೆನಾವಳಿಗಾಗಿ ಕಡಲ ಕಡೆದು ಬಳಲಿದನು (ಹದಿಬ.೬-೨). ಕಡಲು: 


೧೪೦೪ 


೧. ಕಾಳರೆಕ್ಕಸುಭಟರು ಕವಿದರು ಕಾಲಕೂಟಿದ ಕಡಲು ಕವಿವಂದದಲಿ| 


ಕಪಿಬಲವ (ತೊರರಾ. ೬-೩೩-೮); ಬಾ ಅಲ್ಲಿ ಕಡಲಲ್ಲಿ ತೆರೆತೆಕೆಯ 
ನೊಡೆನಲ್ಲಿ (ಸಖೀಗೀ. ೬-೧೩). ೨. (ಕರಾ) ಒಂದು ಬಗೆಯ ಮಾನು. 
ಳಡಲಶರಳಾರಿ - ಮಾನು: ತರ್ಕಾರಿ ಬೆಳೆದದ್ದೆ ಲ್ಲಾ:ಮಂಗ್ಳೂರಿಗೊ, 
ಬೆಂಗ್ಳೂರಿಗೊ ಹೋದ್ರೆ ಕಡಲತರಕಾರಿಯಲ್ಲದೆ ಮತ್ತೆಂಥಾದ್ದು ತಿಂತೊ, 
ಪಾಪ (ಹೊಸಕ್ಷಿ. ೫೫). ಕಡೆಲನಾಲಗೆ, ಕಡಲನಾಲಿಗೆ - ಕಡಲನೊರೆ : 
“ವಾರಿಫೇನಂ ಕಡಲನಾಲಗೆಯದಕ್ಕು” (ಮಂಗರಾ. ೪೩-೪೨) ; ಒಡ 
ಲಾಂತು ಹರಿಯೆ ಕೀರ್ತನೆಗೆಯ್ಮದ ಜಿಹ್ವೆ ಕಡಲನಾಲಗೆಯಾಗದಿಹುದೆ 
(ಮೊ ಹತ. ೧೩-೨); ಕಣ್ಣುಕಪ್ರಿಗೆ :—ಕಪ್ಪರಿ, ಕಡಲನಾಲಿಗೆ... 
ಇಷ್ಟನ್ನೂ ಹುರಿದು ವಸ್ತ್ರಗಾಳಿತವಂ ಮಾಡಿ ಕಣಿಗೆಯಲ್ಲಿ ಹಾಕಿ ಬೆಣ್ಣೆ 
ಯಲ್ಲಿ ಮರ್ಧಿಸಿ... ಇಕ್ಕುವದು (ಎನೈ ವಿ. ೧೫೬). ಕಡಲನೊರೆ* 
ಸಮುದ್ರದ' ನೊರೆ : *ಉದಧಿಫೆಟೂ - ಕಡಲನೊರೆ” (ಬಷಧಿ: ೧೭). 
ಕಡಲಮಗಳಗಂಡ- ಸಮುದ್ರರಾಜನ ಮಗಳಾದ ಲಕ್ಷ್ಮಿಯ ಪತಿ; 
ವಿಷ್ಣು: ಕಡಲಮಗಳಗಂಡನಾದೊಡೆಮ್ಮೊಡನೊಮ್ಮೆ ತೊ.ಡರಲು 
ಸಂಗ್ರಾಮದೊಳು (ತ್ರಿಪುಸಾಂ. ೧೫-೧೬೪). ಕಡಲೊಳ್‌ಪಟ್ಟಿಂ- ಸಮು 
ದ್ರದ ಮೇಲೆ ಮಲಗಿರುವವನು ; ವಿಷ್ಣು : ಕಡಲೊಳ್‌ಪಟ್ಟನನಿಕ್ಸಿ 
ಮೆಟ್ಟದದಟಿಂ (ಕಬ್ಬಿಕಾ. ೩೨೨). 
(ಡೇ. ॥ ತಮಿ. ಮಲ, ತುಳು. ಕಡಲ್‌ ; ತೆಲು.. ಕಡಲ] 
ಕೆಡಲಜುಗೆ (ನಾ). ಸಮುದ್ರದಲ್ಲಿ ಹುಟ್ಟಿದವನು ; ಚಂದ್ರ (ಕ). 
[ಕಡಲ್‌ * ಅಣುಗ (೮ ಅಣುಂಗ)) 

ಳಡಲಣುಗಿ, ಕಡಲಣುಗೆ (ನಾ). ಸಮುದ್ರದಲ್ಲಿ ಹುಟ್ಟಿದವಳು; 
ಲಕ್ಷ್ಮಿ: ಕಡಲಣುಗಿ ಮಲರ್ಗೆಣ್ಣ ಕೈಪಿಡಿಯ ನೋಡುವಳ್‌: ಜುಣುಗಿ 
(ಕಾಲೂರ. ೨೬-೧೬). ಕೆಡಲಣುಗೆ : ದುಡುಕಿಡಾ ಸೂರೆಗರ ಹಾವಳಿಗೆ 
ನೊಂದೆ! ಕಡಲಣುಗೆ! ಬಡವಾದೆ ಕಾವರಿಲ್ಲೆಂದೆ! (ಕಎಪು. ೩೨-೨). 

[ಕಡಲ್‌ * ಅಣುಗಿ. (ಆ ಅಣುಂಗಿ)) 

ಕಡಲಣುಗೆ "ಕಡಲಣುಗಿ' ನೋ. 

ಕೆಡಲಳಿಯ (ನಾ). ಸಮುದ್ರರಾಜನ ಅಳಿಯ ; ವಿಷ್ಣು: ಕಡಲಳಿಯ 
ನೊಲನಿಂದ ಕಾಯಲಿ (ಕಾಲೂರ..೯೯-೧೯೨). [ಕಡಲ್‌ +: ಅಳಿಯ] 

ಕಡಲಾಂಡಭಟ್ಟಿ (ನಾ). ಒಬ್ಬಾತನ ಹೆಸರು: ಅತ್ತಿರಾಳ್ವಭಟ್ಟರು 
ಶ್ರೀರಂಗಭಟ್ಟಿರು ಕಡಲಾಂಡಭಟ್ಟಿರು ಪಾರ್ತ್ನೃ ಸಾರಥಿಭಟ್ಟೋಪಾಧ್ಮಾ 
ಯರು (ಸೌ. IX-i, ೨೫೦-೪೬,; 1148). 

[ಕಡಲ + ಆಂಡ + ಭಟ್ಟ) 

ಕೆಡಲಾಣ್ಮ(ನಾ).ಸಮುದ್ರರಾಜ; ವರುಣ: *ಕಡಲಾಣ್ಮಂ ಯಾದಸಾಂ 
ಭರ್ತೃವಿನೊಳೆ * (ಕರ್ಣಾನಿ. ೪೧). [ಕಡಲ್‌ * ಅಣ್ಮ (ಆ ಆಳ್ಮ)) 

ಕಡಲಿಡು (ಕ್ರಿ). ಸಮುದ್ರವಾಗು ; ಸಮುದ್ರದಂತೆ ತುಂಬಿ ನಿಲ್ಲು: 
ಕಡಲಿಡುವ ರಕುತದ ಸುಗ್ಗಿ ಶಾಕಿನಿಯರಿಗೆ ಸೇರಿತು (ಕುವ್ಯಾಭೀ. ೪-೯); 
ಕಟ್ಟದಿರ. ಕಳಿವಣ್ಣುಗಳ ಕಡಲಿಟ್ಟು ಸುರಿವ ಸುಧಾರಸದ 'ಹೊಂಗಟ್ಟುಗಳ 
ಫಲಭೂಜರಾಜಿಯ ಕಿತ್ತನಾ ಹನುಮ (ತೊರರಾ. ೫-೪-೫); ಕಡಲಿಡುವ 
ಕಂಬನಿಯೊಳಿಂತೆಂದಳು (ಚೈ ವಿಭಾ. ೩೨-೫೨). [ಕಡಲ್‌ + ಇಡು] 


pe 


5 


20 


40 


43 


ಕಡಲೆಕಾಯಿ 


ಕಡಲಿಬಶ್ತಿ (ನಾ). ಒಂದು ಬಗೆಯ ಬತ್ತಿ : ದೀವಿಗೆಯ ಬತ್ತಿಗಳನ್ನು 

ಕಡಬಿಬತ್ತಿ ಗಳನ್ನು ಖಡ್ಡಿಬತ್ತಿಗಳನ್ನು ಮಾಡುತ್ತಾರೆ (ಕೃಷಿಪ್ರ. ೭೪). 
[r+ ಬತ್ತಿ] 

ಕಡಲಿಳಿ (ಕ್ರಿ). ಕಡಲಿಗೆ ಇಳಿ; ಸಮುದ್ರದಲ್ಲಿ ಮುಳುಗು: ಏಣಾಂಕ 
ಗಗನದೊಳಿರ್ದು ತಾ ಪುಟ್ಟದ ತಾಣವ ನೋಡುವಂದದಲಿ ಕೇಣವಿಲ್ಲದೆ 
ಕಡಲಿಳಿವಂತೆ ಮತಿಪಂಚಬಾಣ ನೀರೊಟ್ಟಲೊಳ್‌' ಬಿದ್ದೆ (ಮೋಹತ. 
೧೧-೨೮). [ಕಡಲ್‌ 4 ಇಳ್ಳಿ (೮ ಇಟ್‌)] 

ಕೆಡಲು "ಕಡಲ್ಕ್‌' ನೋ. 

ಕೆಡಲುಕಾಲುನೆ "ಕಡಲ್ಲಾಲುವೆ' ನೋ. 

ಕೆಡಲುಗಳ್ಳೆ "ಕಡಲ್ಗಳ್ಳ? ನೋ. 

ಕಡಲುಗಾಲುನೆ' "ಕಡಲ್ಲಾಲುವೆ? ನೋ. 

ಕಡಲುಘಂಟೆ (ನಾ). ಸಮುದ್ರದಲ್ಲಿ ನಾವಿಕರನ್ನು ಎಚ್ಚರಿಸುವುದ 

ಕ್ಟಾಗಿ ಇರಿಸಿದ ಗಂಟೆ; ಸಮುದ್ರದಲ್ಲಿ, ಬಂಡೆಗಳಿರುವ ಪ್ರದೇಶಗಳಲ್ಲಿ, 
ನಾವಿಕರನ್ನು ಎಚ್ಚರಿಸಲು, ದೀಪಸ್ತಂಭಗಳಿರುವಂತೆಯೇ, ನೀರಿನ:ಕೆಳಗೆ 
ಕಡಲುಘಂಟಿೆಗಳನ್ನು ಇರಿಸುತ್ತಾರೆ (ಬಾಲಪ್ರ. 11, ೭೫೮). 

[ಕಡಲು (ಆ ಕಡಲ್‌) * ಘಂಟಿ] 

ಕಡಲುರಿ (ನಾ). ಸಮುದ್ರದ ಒಳಗಿರುವ ಬೆಂಕಿ; ವಡಬಾಗ್ನಿ: 
*ಕಡಲುರಿ ಮುನ್ನಿ ೀರ್ಗಿಚ್ಚೆ ನೆ ವಡಬಾನಲಂ” (ಚತುನಿ. ೧೧೨); 
ಕಡಲುರಿಯಂತಕಾಲಘನಗರ್ಜನೆಯಂತೆ ಸಮಸ್ತದಿಕ್ತಟಂ ಹಿಡುಗುವಿನಂ 
ರಣಾನಕ ರವಂಗಳೆಸುಂಗೊಳೆ (ಪಂಪಭಾ. ೧೩-೩೩). 

[ಕಡಲ್‌ * ಉರ್ಮಿ] 

ಕಡಲುವರಿ "ಕಡಲ್ವರಿ' ನೋ. 

ಕಡಲುಸಿಂಹ (ನಾ). ಬಲವಾದ ಪ ಕೃಗಳು ಳ್ಳ ಸಿಂಹವನ್ನು 
ಹೋಲುವ ಸಮುದ್ರದ ಪ್ರಾಣಿ; ಸಮುದ್ರಸಿಂಹ: ಕಡಲುಸಿಂಹ 
ಎನ್ನುವುದು ವಾಲ್‌`ರಸ್‌ ಎಂಬೊಂದು ಪ್ರಾಣಿ (ಒಂದೇರಾ.೧೨); ಬಲವಾದ 
ಪಕ್ಕ ಗಳುಳ್ಳ ಕಡಲುಸಿಂಹ, ವಾಲ್ರಸ್‌ ಮೊದಲಾದುವು ಅವುಗಳಿಂದ 
ನೆಲವನ್ನು ತಳ್ಳಿ ತುಸುದೂರ ಸಾಗಬಲ್ಲುವು (ಬಾಲಪ್ರ. 11, ೭೨೪). 

[ಕಡಲು (ಆ ಕಡಲ) + ಸಿಂಹ] 

ಕಡಲೆ (ನಾ). ಒಂದು ಬಗೆಯೆ “ದ್ವಿದಳಧಾನ್ಯ; ಚಣಕ : “ಚಣಂಗಿ 
ಖಂಡಿಕೆಮೆನಲು ಕಡಲೆ” (ಮಂಗರಾ. ೧೧೦-೪); ಮೆಣಸುಗಡಲೆಯ 
ಪುಡಿಯೊಳಡಸಿದಲ್ಲವಲ್ಲಣಿಗೆಯ ಚಿಕ್ಕಣಂಗಳಂ ಸವಿಸನಿದು (ಪ 9 ಪ ಭಾ. 
೪-೮೬ ವ); ಹರಿರಿಗಡಲೆಯಂತಾನುಂ' ಕಾಯ್ವಾಅದೊ ಡಿನ ಜೋಳ 
ದೊಳ್ಳರೆಲಲರುವಂತಾನುಂ (ಶಾ ಂತಿಪು. ೭-೯೨); ಕಡಲೆಗಳಂ ಶಿಂಬ 
ಮೊಗ್ಗು ಕಲ್ಲಳೊಳುಂಟೀ (ಧರ್ಮಾಮೃ . ೧-೧೭೫); ಓದಿದೊಡೆ ಕಲ್ಲ 
ಮಾಲೆಯ ನಾದಂ ಕೆಬ್ಬೊನ್ನ ಕಡಲೆ ವಾದಿಸೆ ರಸಮಂ ಸೋದಿಸೆ 
ಯುರ್ಕಿನ ಪುಡಿಯೆನಿಪಾ ದುಷ್ಕವಿತೆಗಳನೆಣಿಸಲೇಕೀ ಕೃತಿಯೊಳ್‌ (ಗಿರಿಕ. 
ಗ-೨೨); ಕಡಲೆ ಗಳೆ 60 ನಿಮ್ಮುಡಿಯೊಳಗೆ ಪಡುವ ಜೇಗುಲದೆಡೆ 
ಯಾವುದು (ಶಮದ. ೧೦೨ ಪ್ರಯೋ) ; ಗೋಧಿ ಕಡಲೆಯ ವಿಳಸ ರಾಶಿಯ 
ದೇಸು ಯೋಜನದಳತೆ (ಕುವ್ಯಾಸ. ೬-೧೬). 

[ದೇ. ॥ ತಮಿ. ಕಡಲೈ; ಮಲ. ಕಡಲ; ತುಳು. ಕೊಡ, ಕಡಲೆ] 

ಕಡಲೆಕಾಯಿ (ನಾ). ೧. ಕಡಲೆಕಾಳುಗಳುಳ್ಳ ಕಾಯಿ: ಕಾಸ್ಮ 
ಪೋಗಿ ತಾ ಪರ್ವತ ನುಂಗಿತು ಕೃಷ್ಣನ ನುಂಗಿತು ಕಡಲೆ ಕಾಯಿ 
(ಪುರಂದ.೩-೯೩-೩). ೨. ನೆಲಗಡಲೆ; ಸೇಂಗಾ: *ನಿಮಗೆ ಹಾಲು, 
ಹಣ್ಣು, ಕಡಲೆ ಕಾಯಿ, ಪುರಿ- ಮೊದಲಾದುವನ್ನು ಕೊಡಿಸುತ್ತೇನೆ * 
(ರಂಗಳ. ೮೭). 

[ಕಡಲೆ * ಕಾಯ್ಕಿ (ಲ್‌ ಕಾಯರ್‌). / ತಮಿ. ಕಡಲೈಕ್ಕಾಯ್‌ 


ಕಡಲೆಗೊರವಂಕೆ 


ಕೆಡಲೆಗೊರನಂಕೆ (ನಾ). ಗೊರವಂಕ ಪಕ್ಷಿಗೆಳಲ್ಲಿ ಒಂದು ಜಾತಿ: 
ಒಂದು ಗುಂಪು ಕಡಲೆಗೊರವಂಕೆಗಳ ಹಿಂಡು ಹಾರಿಹೋಯಿತು 
(ಚೆಂದುಟ. ೧೫). [ಕಡಲೆ? + ಗೊರವಂಕ] 

ಕಡಲೆಬೇಳೆ (ನಾ). ಕಡಲೆಕಾಳನ್ನು ಒಡೆದು ಮಾಡಿದ ಬೇಳೆ: ಕಡಲೆ 
ಬೇಳೆಯನ್ನು ನೆನೆಸಿ ನಿಂಬೆಹುಳಿಯಲ್ಲಿ ಅರೆದುಕೊಟ್ಟರೆ ಅಜೀರ್ಣ... 
ಗುಣವಾಗುವುವು (ಸಕವೈ. ೪೯೦ ಪರಿ). [ಕಡಲೆ +೬ ಬೇಳೆ] 

ಕಡಲೆನಿಟ್ಟು (ನಾ). ಕಡಲೆಯ ಹಿಟ್ಟು: ಕರಿಬೇವು ಬಡಗಸಂಡಗೆ 
ಯಿಂಗು ಕಡಲೆನಿಟ್ಟಿರಿಸಿನದ ಹುಡಿ ಕೆಂಡಬೆಂದ ತೆಂಗಾಯೋಟಿ ಹುರುಳಿ 
ಸಾಸುವೆ ಮೆಂತೆಯದ ಚೂರ್ಣ ಹಸ್ಪಳಂ ಸಂಭಾರ ವಸ್ತುವಹನು 
(ಸೂಪಕಾ. ೪-೧). [ಕಡಲೆ + ಹಟ್ಟು] 

ಕೆಡಲೆಹುಳಿ (ನಾ). (ಔಷಧಿಗಾಗಿ) ಕಡಲೆ.ಗಿಡದಿಂದ ತೆಗೆದ ಹುಳಿ 
ಯಾದ ರಸ: *ಚಣಕಾಮ್ಲ - ಕಡಲೆಹುಳಿ” (ಒಷಧಿ. ೫೪). 

[ಕಡಲೆ + ಹುಳ್ಳಿ (ಎ ಪುಳ್ಳಿ)]. 

ಕಡಲೆಯ (ನಾ). ವರುಣ: “ಮುನ್ನೀರೆಜಕಿಯಂ ಪ್ರಚೇತನೊಳ್‌ 
ಕಡಲೆ[ಜಕಿಯಂ] (ಪಾಠಾಂ. ಲೆನಿಕುಂ] ” (ಕರ್ಣಾನಿ, ೧); ಕೆಡಲೆಆಕಿಯ 
ನಾಲವಟ್ಟಿವ ನೆನಸೆ ಪಡುವಣೆಲರಲೆದುದು (ಸಾಳ್ವಭಾ. ೧೬-೧೭). 

[ಕಡಲ್‌ 4+ ಎಜ್‌ ಯ] 

ಕಡಲೊಡೆಯ (ನಾ). - ಕಡಲೇಖೆಯ : ಕಡಲೊಡೆಯನಿತ್ತ ರನ್ನದ 
ತೊಡನಂ ತುಡು (ಕಬ್ಬಕಾ. ೪೩); ವಡಬಗೌತಣವಿಕ್ಕುವರೆ ಕಡಲೊಡೆಯ 
ಗಹುದು (ಕುವ್ಯಾದ್ರೋ. ೬-೧೯). [ಕಡಲ್‌ 4 ಒಡೆಯ] 

ಕೆಡಲೋಟಿ (ನಾ). ೧. ಸಮುದ್ರದ ಇಳಿತ; ಓಹಟಿ: ವೇದತಸ್ಥರನ 
ತನ್ನೊಳಗಿಟ್ಟುಕೊಂಡಪಕಾಧಕ್ಕೆ ಪೊಜಮಡಲೊಡನೆ ಮಾಧವ ಕರೆಸಲು 
ಮರಳಿ ಬಂದಂತಾಗಲಾದುದು ಕಡಲೋಟ ಭರಿತ (ಮೋ ಹ ತ. ೨-೯). 
೨. ಒಂದು ಬಗೆಯ ವಿದ್ಯೆ : ಭಾರಣೆ ವರನಾಳಿ ಕಡಲೋಟ ಮುಂತಾದ 
ಚಾರುಳೌಶಲ್ಕ ವಿದ್ಯ ಗಳ ಧಾರುಣಿ' ಪೊಗಳೆ ಪೇಳ್ಲೇಲಾಚಾರ್ಯರ ಚಾರು 
ಚರಣ ಶರಣೆನಗೆ (ನಾಗಕು. ೧-೧೨. (ಕಡಲ್‌ * ಓಟ] 

ಕಡಲ್ಕರೆ "ಕಡಲ್ಲರೆ'. ನೋ. 

ಕಡಲ್ಲಟ್ಟು (ಕ್ರಿ). ಸಮುದ್ರದಷ್ಟಾಗು; ಅಗಾಧವಾಗು; ಅಪಾರ 
ವಾಗು (?) : ದೆಯಾರಸ ನೀರ ತಟಾಕಂ ತೀವಿ ತುಳುಂಕಿ ಕೋಡಿ 
ಮರಳೆಯುಂ ದಾನತೀರ್ಥ ಸರೋವರಂಗಳಲಅಲಕಿಬಳಿವೋಗೆಯುಂ 
ಸಮ್ಮಗಾಚಾರ ಚಾರುಪರಂಗಳ್ಳ ಡಲ್ಲಟ್ಟಿಯುಂ ಪೊದಲಕ್ಕವಡೆದ ಸದ್ಧರ್ಮ 
ಪೀಯೂಷ ಮಹಾಪ್ರವಾಹಂ (ಅನಂಪು. ೧೪-೪೭ ವ). 

[ಕಡಲ್ಲ್‌ * ಕಟ್ಟು] 

ಕೆಡಲ್ಲರೆ, ಕಡಲ್ಕರೆ (ನಾ). ಸಮುದ್ರತೀರ, ದಡ: ಕಡಲ್ಲರೆಯನ್ನು 
ಸಂಜೆಯಾಗುವಾಗ ಮುಟ್ಟ, ಅಲ್ಲಿಯೇ ಜಲದೇವರ ಬರವನ್ನು ಹಾರೈಸುತ್ತ 
ಬಂಡೆಕಲ್ಲುಗಳ ಮರೆಯಲ್ಲಿ: ಕುಳಿತನು (ಮಣಿಸ. ೯೯). ಕಡಲ್ಕರೆ: 
ಜಯಸೇನನು ಕಡಲ್ಕರೆಯ ಕಾಡುಗಳ ಮರಿಯಲ್ಲಿ ಲಂಗರು ಹಾಕಿ, 
ಹಡಗನ್ನು ನಿಲ್ಲಿಸಿ, ವೀರರೊಡನೆ ತೀರವನ್ನು ಸೇರಿದನು (ಮಣಿಸ. ೮೧). 

[ಕಡಲ್‌ + ಕರ್ಕಿ] 

ಕಡಲ್ಲಳ್ಳೆ, ಕಡಲುಗಳ್ಳ (ನಾ). ಸಮುದ್ರದ ಮೇಲೆಯೇ ಅಲೆಯು 
ಕ್ತಿದ್ದು ಹಡಗುಗಳನ್ನು ಲೂಟಿಮಾಡುವವನು: ರಷ್ಯದ ನ್ಶಾ ಪಾರಿ 
ಹಡಗಿನ ಮೇಲೆ "ಕಡಲ್ಲಳ್ಳರ ಹಡಗುಗಳ? ದಾಳಿಗೆ ಅಮೆರಿಕಾ 
ಸರ್ಕಾರವೇ ಹೊಣೆ ಎಂದು ಹವಾನಾರೇಡಿಯೋ ಇಂದು ಆರೋಪಿಸಿತು 
(ಪ್ರಜಾವಾ. ೧-೨; ೨೧-೩-೬೩). ಕಡಲುಗಳ್ಳೆ : ಈ ದೇಶದಲ್ಲಿ ಅನೇಕ 
ಕಡಲುಗಳ್ಳರಿದ್ದಾಕೆ (ಪ್ರವಾಇ. 11, ೪೧). 

[ಕಡಲ್‌ * ಕಳ್ಳ] 


೧೪೦೫ 


5 


30 


45 


ಕೆಡವಡ 


ಕೆಡಲ್ಲಾಲುನೆ, ಕಡಲು ಕಾಲುವೆ, ಕಡಲುಗಾಲುವೆ (ನಾ). 
ಎರಡು ಸಮುದ್ರಗಳನ್ನು ಸೇರಿಸುವ ವಿಸ್ತಾರವಾದ ಸಮುದ್ರ 
ಭಾಗ: ಕಾಲುವೆ; ಕಡಲ್ಲಾಲುವೆ (ಪಾಂ. ೧೪). ಕೆಡೆಲುಕಾಲುನೆ: 
“(ಎರಡು ಸಮುದ್ರೆಗಳನ್ನು ಸೇರಿಸುವ) ಜಲಸಂಧಿಗಿಂತಲೂ ವಿಸ್ತಾರ 
ವಾದ ಸಮುದ್ರ ಭಾಗ; ಕಡಲುಕಾಲುವೆ” (೧೦8೩೧೫೮1. ಇಂಕನಿ). 
ಕಡಲುಗಾಲುವೆ : ಮಂಜು ಹರಡಿಕೊಂಡಿದ್ದ ಕಾರಣ ದಾರಿಯಲ್ಲಿ 
ಇಂಗ್ಲೀಷ್‌ ಕಡಲುಗಾಲುವೆ ಸರಿಯಾಗಿ ಕಾಣಿಸಲಿಲ್ಲ (ನಂಟರು. ೯೯). 
[ಕಡಲ್ಲ್‌ + ಕಾಲುವೆ (ಆ ಕಾಲ್ವಾಯ್‌)] 
ಕಡಲ್ಲಿಟ್ಟ (ನಾ). ಸಮುದ್ರದ ಒಳಗಿರುವ ಬೆಂಕಿ; ನಡಬಾಗ್ನಿ : 
ಕಡಲ್ಲಿಚ್ಚು ಬಡೆಬಾಗ್ನಿಯಕ್ಕು? (ಶಬ್ದಮಂ. ೧೩). 
(ಕಡಲ್‌, + ಕಿಚ್ಚು] 
ಕಡಲ್ಲುದುರೆ (ನಾ). ' ಒಂದು ಜಾತಿಯ ಮಿನಾನು : ಒಂದು ಸಣ್ಣ 
ಮಾನ ಜಾತಿ; ಕಡಲ್ಲುದುರೆ* (Hippocampus. ಇಂಕನಿ). 
[ಕಡಲ್‌ + ಕುದುರೆ] 
ಕಡಲ್ತಡಿ (ನಾ). ಕಡಲ ದಂಡೆ; ಸಮುದ್ರತೀರ: ಕಡೆಯ ಕೆಡಲ್ತಡಿ 
ದೊರೆಗಳ ಪಡೆಯಂ ಗೆಲ್ಲು (ಅಪ್ರತಿ. ೧-೭). 
[ಕಡಲ್‌ * ತಡಿ) 
ಕೆಡಲ್ತೆಂಗು (ನಾ). ಒಂದು ಬಗೆಯ ಔನಧಿ ಗಿಡ: ಜೋಡಿ 
ತೆಂಗು, ಕಡಲ್ತೆಂಗು (ಮೈಣಗಿ. ೫೧-೧೦೧೭). 
[ಕಡಲ್‌ * ತೆಂಗ್ಳು) 
ಕಡಲ್ಪರಿ, ಕಡಲುವರಿ (ಕ್ರಿ). ಸಮುದ್ರದಂತೆ ಪಸರಿಸು; ಹರಿದು 
ಸಮುದ್ರವಾಗು ; ವೃದ್ಧಿಯಾಗು: ಕಡಲ್ವರಿವ 'ಕಣ್ಮೇರ ಪೂರದೊಳ್‌ 
ಮುಚುಗಿದೆಮೆಪೊಜಕಿಯನಾನಲಾಜದೆ (ವರ್ಧಪು. ೯-೬೬ ವ); ತನುರುಚಿ 
ಕಂಪಿನ ಪೊಳಸಿನ ಕೌಮುದಿಯನೇಂ ಕಡಲ್ವರಿಯಿಪುದೋ (ಅನಂಪು. 
೪-೪೮); ನೋಡುವ ಕೂಡುವ ಚಿಂತೆ ಕಡಲ್ವರಿದುದಂದು ಜೆಳಗಬ್ಬಿನೆಗಂ 
(ಯಶೋಚ. ೨-೩೨). ಕಡಲುವರಿ: ಬಸಿಯ ನೆತ್ತರು ಕಡಲುವರಿದುದು 
ಕೂಡೆ ಕಣನೊಳಗೆ (ಕುವ್ಕಾದ್ರೋ. ಓರಿಇ. ೨೮೨ ಪರಿ), ಭೂಕಾಂತೆ 
ನೆಜಗಿದನಾತ್ಮವಿದ್ಕಾ ಕಾಂತನಂಭ್ರಗೆ ಕಡಲುವರಿವಾನಂದಭಛಭಾಪ್ಪದಲಿ 
(ನಿಭಾಗ. ೫-೮-೩೯). (ಕಡಲ್‌ * ಪರಿ) 
ಕಡೆಲ್ಬರಿಸು (ಕ್ರಿ). ಕಡಲಾಗಿ ಪಸರಿಸು; ಸಮುದ್ರದಂತೆ ಹರಡು : 
ಕಣ್ಮಲರ್‌' ತನಿವೆಳಗಂ ಕಡಲ್ವರಿಸೆ (ಕುಸುಮಾ. ೫-೯೯) ; ಸುಲಿಪಲ್ಲ 
ಮಿಂಚು ಕಡೆಗಣ್ಮಲರ ಕಡಲ್ವರಿಪ ಕಾಂತಿ ದುಗುಲದ ಮುಕ್ತಾಫಲದ 
ಮಲಯರುಹಡೆೊಪ್ಪ ಮನಲರ್ಗಣೆಗೆಳಿನೊಪ್ಪ ಸಲಗೆಯಿಡೆ ನಡೆ ತಂದಳ್‌ 
(ಅನಂಪು. ೪-೧೦೮). [ಕಡಲ್ವರಿ * -ಸು]' 
ಕಡಲ್ವುಗು (ಕ್ರಿ). ಸಮುದ್ರವನ್ನು ಹೊಗು, ಪ್ರವೇಶಿಸು: ಚಂದ್ರ 
ಬಿಂಬಂ . . . ಪಡುವಣ ಕಡಲ್ವುಗೆ ಪರಿವ ಬೆಳಿಂಗಳ ಬೆಳ್ಟೊನಲೊ 
ಳುರ್ಪಿದ ಬೊಬ್ಬುಳಿಕೆಗಳಂತೆ ತಾರಗೆಗಳ್‌ ತಲೆಗರೆಯೆ (ಕಾದಂಉ. 
೪೨೯). [ಕಡಲ್‌ * ಪುಗು (ಆ ಪೊಗು)] 
ಕಡವ, "ಕಡಂಬ' ನೋ. 
ಕಡನ್ಮ "ಕಡವೈೆ' ನೋ. 
ಕಡವಂಚಿ (ನಾ). ಒಂದು ಬಗೆಯ ಸಸ್ಯ: (ಮೈಣಗಿ. ೫೪-೧೦೯೪). 
[?) 
ಕೆಡವಡ (ನಾ). ಗೂಡಾರ; ಬಟ್ಟಿಯ ಗುಡಿಸಲು; ಡೇರೆ: 
ಪಟಯಿಗೆಯ ಪಅವಡಿಯುಮೆಡದೊಳಂ ಬಲದೆೊಳಮಳನಡಿಸಿ ನಿಂದ 
ದಂಡಿಗಳ ದಂಡನಾಯಕರ ದಾನವಸೇನಾದಿಗಳ ಕಡವಡಂಗಳುಂ 
(ಅನಂಪು, ೧೩-೯9 ನ). [೪ ಕಂಡವಡ?) 


ಕಡವರ ೧೪೦೬ ಕಡನೆ, 


ಕೆಡವರ, ಕಡಾರ್ಯ (ನಾ). ೧. ಹೊಳಿಟ್ಟಿ ದ್ರವ್ಯ; ಹುದುಗಿಟ್ಟ 
ಸಂಪತ್ತು, - ನಿಧಿ: *ಕಡವರಮೆ ಬಯ್ಕೆ” (ಕವಿಕಂ. ೨೩೩); 
ಅಜಾಯಬಹುದೆ ರಸದ ಬಾನಿ ನಿರ್ಭಾಗ್ಯಂಗೆ ತೆಗೆಯಬಹುದೆ ಕಡವರವು | 
ದರಿದ್ರಂಗೆ (ಬಸವ. ೨೬೭); ಬಡವಂಗೆ ಕಡವರವಿರ್ಪಂತೆ ಕುರುಡಂಗೆ 
ಕಣ್ಣ ಳಿರ್ಪಂತೆ (ನಂಬಿಕ, ೧೮-೫೧) ; ನೆಲಮಣಕೆಯ ಕಡವರದಂತೆಯಿರು | 5 
ತಿರ್ದನತಿಶೌರ್ಯನಾದಯ್ಯನಾದಯ್ಕ್ಮನು (ಕಾಘಚ.೧೩-೪೩)-೨ಿ.ಚಿನ್ಪ; 
ಬಂಗಾರ: *ಕಸವರಂ ಸೊನ್ನೆ ಚೆಂಬೊನ್ನು ಕಡವರಮೆನಲು ಮಿಸುನಿ ೫ 
(ಶಬ್ದಮಂ. ೬೯); ಕುವರನ ತೆಗೆದು ತಕ್ಕೈಸಿ ಕೇಳೆನ್ನ ಕಡವರಮೆ 
ಚಿಂತೆಯೆನಗೇಕೆ (ಭಾವಚಿಂ. ೯-೧೬) ; ಕಡವರನನೊರೆದು ಪುಟವಿಚಲು 


ಕೆಡವಾಯ್‌ "ಕಡೆವಾಯ್ಕ್‌? ನೋ. 
ಕಡವಾಲ "ಕಡವಲ್‌' ನೋ. 
ಕೆಡನಿಗೆಆಕ (ನಾ). ಒಂದು ಊರಿನ ಹೆಸರು: ಬಡಗಾ ಯ್ಯಡವಿ 
ಗೆಜಿ ಎ (ಮೈಆರಿ. ೧೯೨೭, ೧೧೮-೪೮ ; 726). 
(ಕಡವಿ? + ಕೆಜೆ) 
ಕೆಡವು, "ಕಡವ್ಮೆ' ನೋ. 
ಕಡವು, " ಕಡಂಬ' ನೋ. 
ಳಡವು, "ಕಡಹ್ಮು' ನೋ. 
ಕಡವುಗಾರ.(ನಾ). ಕಡವನ್ನು ಹಾಯಿಸುವವನು; ದೋಣಿ ನಡಸು 


(ಸಿದ್ಧೇಪು. ೨೨-೪೭) ; ನಿನ್ನಡಿಯ ಪುಡಿಯ ಬಡತನವೆ ಕಡವರ ಕಣಾ |10 


(ಅಗ್ನಿ ಹಂ. ೯೧-೧೧). ೩. "ಹಣ, ಧನ” (ಪ್ರಭಣ್ಣ) : ಶಿವಶರಣರಿಗೆ 
ಬಳಿಕ_ಶರಣೆಂದು ಕಡವರವನಾರಾಧನಂಗೆಯ್ದು (ಸೌಂದಪಷು. ೬-೧೮). 
ಕಡಾರ್ಯ: ೧. *ಕಡಾರಂ ನಿಕ್ಷೇಪ” (ಕವಿಕಂ. ೨೩೫); ಬಡವಂಗೆ 
ಳಡಾರೆಂ ಕೈಸಾರ್ದಂತೆ ( ಧರ್ಮಾಮೃ. ೩-೨೪೧) ; ವಸುಧೆಯೊಳಡಂಗಿರೆದೆ 
ನೆಗೆದೆಸೆವ ಕಡಾರಮನೆ ಬಡವನಡಿ ಮೊದಲೊಳಭೀಕ್ಷಿಸಿ ಕಾಣ್ಪತೆಅದೆ 
(ಕುಸುಮಾ. ೧೨-೮೦). "ಕಸವರ' ಪರಾ. 
[< ಸಂ. ಕಾರ್ತಸ್ವರ?] 

ಕಡವಲ್‌, ಕಡವಲ್ಯ್ಲ ಕಡವಾಲ, ಕಡಾಲ (ನಾ). ಒಂದು. ಜಾತಿಯ 
ಮರ; ಕಡಂಬ (8) ಕಡವಲ:.(ಗಂಗಾಮ. ೬೭). ಕಡವಾಲ: 
ಹಸಿರು ಹಳದಿ ಕಪ್ಪಾದ ಮುಗುಳ ಕಡವಾಲಗಳನು ನೋಡಿ (ಕಮೇಫ. 
೬-೫); ಮೈಗೆ ಕಡವಾಲಮರದ ಕಾಂತಿ (ಮುಕ್ತಕ ಂ. ೧೯-೧೪). 
ಕೆಡಾಲ: ಕಡಾಲ (ಕಳೆಂಬ) - ಉನ್ನತ ವೃಕ್ಷ; ಕಟ್ಟಗೆ ಇಮಾರತಿಗೆ 
ಬರುತ್ತದೆ (ಕಭಾಗೆ. ೩೭). [« ಕದಂಬ] 

ಕಡನಲ "ಕಡವಲ್‌? ನೋ. 

ಕಡವಸೆ, ಕಡಾಸ್ಕ, ಶಡಾಸು (ನಾ). (ಖುಷಿಗಳು ಕುಳಿತುಕೊಳ್ಳಲು 
ಉಪಯೋಗಿಸುವ) ತೊಗಲು; ಚರ್ಮ; ಅಜಿನ: *“ತೋಲ್‌ 
ತೊವಲೈದೆ ಸಮ್ಮನದು ನೀಡು ಕಡವಸವಕ್ಕು* (ಶಬ್ದಮಂ..೩೩); 
ಅಡವಿಯೊಳಗೆ ಕಳ್ಳರು ಕಡನಸ[ಪಾಠಾಂ. ವರ]ದ ಸ್ವಾಮಿಯನು ಹುಡುಕಿ 
ಹುಡುಕಿ ಅಜಸುತ್ತ್ವೈದಾರೆ (ಅವಚಂ. ೯-೩೩) ; ಸೂಡುತಲಿ ಬಿಡುಜಡೆ 
ಗಳನು ಕೈ ಗೂಡುತಲಿ ಕಡವಸ ವಿಭೂತಿಯ ... ಮಾಯೆ ಬರಲೆದ್ದೋಡಿ 
ದರು ಹುಲಿಗಂಡ ಹುಲ್ಲೆ ಗಳಂತೆ (ಪ್ರಭುಲೀ. ೭-೪೫) ; ಜೋಗಿಗಳೋಡಿ 
ದರು ಕಡವಸಗಳಂ ಬಿಟ್ಟು (ಶಂಕದಾ. ೧೫-೩೩) ; ಜಡೆಯ ಕಟ್ಟಲು 
ಬಹುದು ಕಡವಸವನುಡಬಹುದು . .. ಕರಣಗಳ. ತಡೆಯುವುದೆ ಕಷ್ಟ 
(ಸರ್ವಜ್ಞ. ೫೩೦). ಕಡಾಸ್ಕೆ: “... ಏನು ಶಾಸ್ತ್ರಿ ಮಾಡಬೇಕೋ 
ಅದನ್ನು ಮಾಡಿ ಹೊರಟಿಯಾ ಜೋಗಿ, ಹೆಗಲಿಗೆ ಕಡಾಸ* ಎನ್ನುವಂತೆ 
ಹೇಳದೆ ಕೇಳದೆ ಹೊರಟುಬಿಡುತ್ತೇನೆ? (ಮುಳ್ಳಿಹಾ. ೫೫). ಕಡಾಸು : 
ಎಡಕಂಕುಳಲ್ಲಿ ಕಡಾಸು, ಬವನಾಸಿ, ಬಲಕಂಕುಳಲ್ಲಿ ತುತ್ತೂರಿ 
(ಹುಟ್ಟಹ. ೧೬); ಜೋಗಿ ಎದ್ದರೆ ಕಡಾಸು ಹೆಗಲ ಮೇಲೆ (ಗಾದೆ). 

[?. 1 ತೆಲು, ಕಡವಸ, ಕಳವಸ, ಕಡಾಸ, ಕಳಾಸ. / ಮರಾ, 

ಕಡಾಸನ] 

ಕಡವಳೆ (ನಾ). ಒಂದು ಬಗೆಯ ಸಸ್ಯ: ಕಡವಳ, ಕಡಗದ, ಕಡಾನಿ, 
ಕೊಂಗು (ಮೈಲಗಿ. ೫೪-೧೦೮೫). [?] 

ಕಡವಾಗಿಸು (ಕ್ರಿ). ಪ್ರವಾಹವನ್ನು ದಾಟುವ ಸ್ಥಳವಾಗಿ ಮಾಡು : 
ಶ್ರೋಣಿಯಂ ಪಯದೇಟಕ್ಸೆ ಬಳಳ ಬಳ್ಳಿಸುತ್ತಿರೆ ಮಿಕ್ಕ ದಿಕ್ಕೋಣಮಂ 
-ಕಡವಾಗಿಸುತ್ತಿರೆ (ಅನಂಪು. ೧೪-೭೧). 

[ಕಡವ್ಯ (ಆ. ಕಡಹ್ಳು) + ಆಗಿಸು) 


25 


35 


40 


43 


ವವನು: ಬಡಗಿಗಳನ್ನು, ಉಪ್ಪಾರರನ್ನು, ಕಡವುಗಾರರನ್ನು . . . ಕರೆದು 
ಕೊಂಡು ಹೋಗುತ್ತಿದ್ದರು (ಬೆಂಜರ್ನ. ೨೦). 
[ಕೆಡವ್ಯ (ಆ. ಕಡಹ್ಳು) * -ಗಾರ (ಆ -ಕಾಜ)] 


ಕಡವುಲ್‌ (ನಾ). ಒಂದು ಬಗೆಯ ಹುಲ್ಲು; ಕಾಡುಹುಲ್ಲು: ಕಡವುಂ 


ಕಡವುಲ್ಲೊಳಡಂಗಿ ರೊಂಪಿಸುತ್ತಿರೆ ಭರದಿಂದೆ ಬೇಂಟಿವಣಕೆಯುಬ್ಬರ 
ಮಬ್ಬರೆಮಾಯ್ತರೆಣ್ಮದೊಳ್‌ (ಸೂಕ್ತಿಸು. ೩-೧೧೬). - 
[ಕಡ್ಯ- ಫುಲ್‌! 


ಕಡನೈ, "ಕಡಂಬ' ನೋ. 
ಕಡನೈ, ಕಡ್ಕ, ಕಡಬ್ಬ, ಕಡಬ, ಕಡವೃ, ಕಡವ, ಕಡಹ್ಮ (ನಾ). 


೧. ಜಿಂಕೆಯ ಜಾತಿಗೆ ಸೇರಿದ ಒಂದು ಬಗೆಯ ಪ್ರಾಣಿ; ದೊಡ್ಡ 
ಜಿಂಕೆ; ಸಾರಂಗ: ಕಡವೆ ತುಟೀದು ಕದಡಿದೆಡೆಯೊಳೆಲೆ ಕಟಳ್ಳು 
ಕೆಡೆದ ತೋರಗೊಂಬುಗಳಂ ಪೆರ್ವಾವೆಂದು ಫೊರ್ದಲಂಟಿ (ಕಬ್ಬಿಕಾ. 
೨೩೪); ಎಕ್ಕಲನ ಕೊಟಾರಂ ಕರಡಿಯ ಹಟ್ಟ ಕಡವೆಯೂರ್‌ ಚಮರಿಯ 
ಹುರಂ (ಜಯಕಾ. ೧೫-೨೩) ; ಕಡವೆ ಕಾಡೆಮ್ಮೆ ಶರಭ ಶಾರ್ದೊಲಗಳೊಡ 
ನೊಪ್ಪುತಿಹ ಹರಿಣಗಳು (ಕ ೦ ನವಿ. ೨-೩೩); ಬೇಟಿಯಲ್ಲಿ ದೊಡ್ಡ 
ಕಡವೆಯೊಂದನ್ನು ಕೊಂದು (ಕಾನೂರು. ೧೪೪). ೫ಡ್ಕ: ೧. ಕಾಡಿನಲ್ಲಿ 
ತಿರುಗುವ ಮಿಗ, ಹಂದಿ, ಕಡ, ಕಾಡುಕುರಿ ಮೊದಲಾದ ಪ್ರಾಣಿಗಳಿ 
ಗಾಗಿ ಕಂಡಿ ಕಾಯುತ್ತಿತ್ತೆಂದೂ ಪ್ರತೀತಿ (ಮಲೆಮ. ೭೫). ಕಡಬ : 
೧. ಕಮಲಃ... ಕಡಬ, ತಾವರೆ, ನೀರು” (ಸಿದ್ಧಾಂತಿ. ೩೬೨). 
ಕಡಬ, : ೧. ಪಾಂಡವರ ಎತ್ತೆ- ಹೋಗಿ ಕಾಡ ಮೊಲವಾಜೊ .... 
ಪಾಂಡವರ ಎಮ್ಮೆ ಹೋಗಿ ಕಾಡ ಕಡಬ್ಯಾದೊ (ಹಳ್ಳಿ ಬಾ. ೮೩). 
ಕೆಡವ್ಮ: ೧. “ಗಂಡವುತನೆನಲಾ ಕಡವ[ನಾಕಾಂ. ಕಡುವ]ನಕ್ಕುಂ ೫ 
(ಮಂಗರಾ. ೪೮-೮). ೨. ಗಂಡುಕುದುರೆ: ಪೆಂಟಿಗಳಂ ದಾಂಟ 
ಕೆಡಪುತ್ತುಂ ಕಡವಂಗಳಂ ಕರ್ಚಿ ಕೆಡಪುತ್ತುಂ ತಾನೆ ತನ್ನ ಬೀರಕ್ಕೆಟ್ಟ 
ಅಳಿದ ಕಲ್ತ ಯಂತೆ (ಅರ್ಧನೇ. ೭೧ವ) ; ತಂದೆ ತಾಯಿಗಳಾದ 
ಗೋಳಿಗೆ ಕಡವಗಳು ವಾತದಿಂದ ಕೂಡಿರಲು ಅವಜಾಂ ದ ಹುಟ್ಟದ 
ಮಜಕಿಯು ವಾತರೋಗವನುಳ್ಳು ದಹುದು (ಅಶ್ವಟೀ. ೪9-೨). ಕೆಡವು, : 
೧. *ಕಡವು ವಿಪಿನಾಶ್ವಮಕ್ಕು? (ಮ ೦ಗರಾ. ೪೮-೮); ತಡಂಮೆಟ್ಟಿ 
ಪರಿವ ಕಡವಿನ ಕಾಡೆಮ್ಮೆಯ ಮರೆಯ ಪಏಿಂಡುಗಳುಮಂ (ಪಂಪಭಾ. 
೫-೪೮ ವ). ೨. ಮುಳಿವ ಘೋಳಿಗೆಯಿರ್ದ ಠಾವಿಂ ತಳರದಿರ್ಪಾ 
ಕಡವುಗಳ ಬಿಡದಳಲಿಸುವ ಸೂಕಳತೆಯಂ ಕೈಕೊಂಡುದಾ ತುರಗಂ 
(ಕು ಮುರಾ. ೩-೬೦). ಕಡಹ, : ೧. ದೊಡ್ಡ ಹೊಟ್ಟೆಯ ಕಪ್ಪಾದ 
ಮುಂಗಾಲುಗಳುಳ್ಳ ಕಡಹ (ಸಿದ್ಧಾಂತಿ. ೧೬೬). 

[ದೇ. ॥ ತಮಿ. ಕಡಮ್ಮೆ, ಕಡಮ್ಬೈ ; ಮಲ. ಕಡಮಾನ್‌ ; ತುಳು. 
ಕಡಮ; ಕೊಡ. ಕಡಮೇ, ತೆಲು. ಕಡತಿ, ಕಣತಿ, ಕಡಜು, ಕಡಿತಿ, 
ಕಣಾಜು, ಕಣಿತಿ, ಕಣುಜು; ಕೋಲಾ, ನಾಯ್ಕಿ. ಕಡಸ್‌ ; ಕುರುಪ್‌, 
ಕಾಡ್ಸಾ) 


ಕಡನೆಗುಂಡಿ ೧೪೦೭ 


ಕಡನೆಗುಂಡಿ (ನಾ). ಒಂದು ಊರಿನ ಹೆಸರು : ಕಡವೆಗುಂಡಿ ಎ(ಯೆ) ! 

ಉತ್ತರಂ ನೋಡಿ (ಇಆ. ೪11, ೨೧೩-೩೧; 10ನೆಯ ಶಶ). | 
(ಕಡವೆ? + ಗುಂಡಿ ?] 

ಕೆಡಸಿಗೆ (ನಾ). ಒಂದು ಜಾತಿಯ ಗಿಡ: *ಶೃಂಗಿ ಕಡಸಿ[ಪಾಕಾಂ. 
ಸೀ]ಗೆ? (ಮಂಗರಾ. ೪೫-೪೮); ಕಡಸಿಗೆಯ ಬೇರ್‌ ಮರುಂಗುಳಿ | 5 
ಯೊಗ್ಗಲಿಸಿರೆ (ಕಲ್ಯಾಕ. ೪-೨೨) ; ಕಡಸಿಗೆ ಕಾಗೆದೊಂಡೆ ಕಹಿದೊಂಡೆ 
ಕಪುಂಗಿನಿ ಹಾಲೆಯೇಲೆ (ಸೂಕ್ತಿಸು. ೩-೨೬) ; ಕಡಸಿಗೆಯೆಸರಂ ಮೆಣಸಂ | 
ಕುಡುವುಡು (ಖಮದ. ೨-೮೫) ; ಕಬ್ಬಿನ ಬನದಿ ಕಡಸಿಗೆ ಚೂತಮಯ | 
ಕಾನನದಿ ಬೊಬ್ಬುಲಿ ಭೀಮಸೇನನಯಿರವು ತಮ್ಮೊಳಗೆ (ಕುವ್ಕಾ ಆ. | 
೮-೫). [?) 110 

ಕಡಸ್ಸು, ಕಣಸ್ಕು (ನಾ). ೧. ಇನ್ನೂ ಕರುಹಾಕದೆ ಇರುವ ಹಸು 
ಅಥವಾ ಎಮ್ಮೆ; ಮಣಕ ; ಪಡ್ಡೆ: ಕಡಸಂ ಪೆರ್ಭುಲಿ.ಕೆಪಹ್ಹೋಡೆ ಆ 
ಫುಲಿಯಂ ಕೊಲ್ಪಿನೆನ್ನು ಪ್ರತಿಜ್ಞೆ ಕಡಿದು (ಎಕ. ೫, ಮುಳಬಾ, ೧೬೨-೨ ; 
ಸು. 950) ; ಮಂದೆಯಲ್ಲಿ ಕಣು ಕಡಸು ಎತ್ತು ಹಸುವಿನಲ್ಲಿ ಚಿತ್ರವರ್ಣವ 
ನಜಕಿಯಬೇಕು (ತುಖುಗಾ. ೧೧) ; ಹುಡುಗಿಯು ಸತ್ತಿದ್ದರೆ ಕಡಸನ್ನೂ |15 
ಹುಡುಗನು ಸತ್ತಿದ್ದರೆ ಹೋರಿಯನ್ನೂ ಮಾಸಲಾಗಿ ಹರಿಕೆ ಕಟ್ಟಬಿಡು 
ತ್ತಿದ್ದಳು (ಹುಟ್ಟಹ. ೧೨) ; 4... ಭಾಗೀರಥಿಯ ಕಡಸು ಕರು ನಿನಗೆ, 
ಕೊಡಬೇಕೆಂದೇ ಸಾಕಿದ್ದೇನೆ” (ಬಾಳಿಗಿ. ೨೯). ಕೆಜಸ್ಮು: ೨. ಮರಿ; 
ಶಾಬ : ಪಕ್ಕೆ ಯೊಳೆ ಪಟ್ಟು ಕಣಸಂ ಲಲ್ಲಿಗೆಯ್ದು ಪರಿವ ಕಾಬ್ಬುರದ 
ಕಳಕಳಮನಾಲಿಸುತಿರೆ .. . ನೋಟ್ಬ ಹರಿಣಸಂದೋಹದಿಂದೆಯುಂ |20 
(ರಾಮಾಶ್ವ. ೩-೨೭). 

ದೇ. ॥ ತಮಿ. ಕಡಾರಿ, ಕಿಡಾರಿ; ಮಲ, ಕಡಚ್ಚಿ; ತುಳು. ಗಡಸ್‌, 

ಗಡಸು ; ಕೊಡ. ಕಡೀಚಿ) | 

ಕಡಸ್ಕು (ನಾ). ಒಂದು ಜಾತಿಯ ಮರ, ಹೆಣ್ಣು : ಚಿಕ್ಕೆ ನೇಮಿ | 
ಹೆಗ್ಗಳಪಿ ಕಡಸು ಕಾರೆ ಬೋರೆ ಗುಳವತ್ತಿ... ಮುಂತಾದ ಪಣ್ಮಳ |25 
ತಂದರಾಳ್ವನ ಬಳಿಗೆ (ಮೋಹತ. ೧೯-೫೬) ; ಗಗನವ ಬಿಡದಲೆವ ಹಿಂತಾಲ 
ತಾಲವು ಕಡಸು ತೇಗರುಟಾಳ ಭೂಜವ್ರಜ ವಿರಾಜಿತವು (ಕೋಗಯ. 
೪-೩೫). [7] 

ಕೆಡಹ; "ಕಡಂಬ' ನೋ. 

ಕಡಹ್ಮ "ಕಡೆಪ' ನೋ. [50 

ಕಡಹ "ಕಡವ್ಮೆ' ನೋ. | 

ಕಡಹ, "ಕಡಹ್ಮು? ನೋ. | 

ಕಡಹರ (ನಾ). ಒಂದು ಬಗೆಯ ಸುಣ್ಣ (7): ಕಡಹರದ ಸುಣ್ಣವ; 
ನಿತುಮಂ (ಎಇ. 2011, ೩೩೨-೧೩ ; 1110). (2) 

ಕಡಹಾಲೆಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ: ಕಡಹಾಲೆಬಳ್ಳಿ, |35 
ಡುಗಿಕಾ (ಮೈಔಗಿ. ೫೨-೧೦೫೧). [ಕಡಹಾಲೈೆ + ಬಳ್ಳಿ) 

ಕಡಹು, (ಕ್ರಿ). ಕಳಚು; ಬಿಡು(?): ಕಟ್ಟದ ಹಸುನ ಬಿಟ್ಟು ಕೂಡಿದ ಎತ್ತ 
ಕಡಹಿ ನಾಳೆ ಕೆದಡಿ ಎಂದು ಹೊಡೆಪುತ್ತಿದೇನೆ (ತುಉಗಾ, ೪೪). [2]; 

ಕಡಹ್ಮು, ಕಡ್ಡ, ಕಡಗ್ಳು, ಕಡವ್ಯು, ಕಡಹ, ಕಡುವು 
(ನಾ). ೧. ಹೊಳೆಯ ನ್ನು ದಾಟುವ ಸ್ಥಳ; ಹಾಯ್ಗಡ: 40 
ಹಲವು ಕಡಹಿನಲ್ಲಿ ತೆಪ್ಪವಸಿಕ್ಕಿದಡೆ. ಹೊಳೆ ಒಂದೆ (ಮನುಗುಂ. 
೬೭); ಕಾಲು ಕಡಹು ಆರಿಗೂ ಆಗದು ಎಲ್ಲಾ ಠಾವಿನಲ್ಲಿ ಮಡು 
ಮಯವಾಯಿತ್ತು (ಗುಪ್ತಮಂ. ೬೨); ಈಶಾನ್ಯದ ಮೇಗಡ ಹಳ್ಳಿಯ 
ದರುಗಡಹಿನ ನಡು ಹೊಳೆ ಗಾಗಿ (ಎಕ. 311, ತಿರುಮ. ೬೩-೩೬೨; ; 
1748) ; ನದಿಗಳನ್ನು ತೆಪ್ಪಗಳಲ್ಲಿ ದಾಟುವ ಸ್ಥಳವನ್ನು 4ಕಡಹು ' ಟ್ಟ 
(ಈಗಿನ ಕಡ ') ಎಂದು ಕರೆಯುತ್ತಾರೆ (ಕರಾಅ. ೩೬೭ ಅಡಿಟ). 


ಕಡಾರ್ಯ 


ಕಡ್ಕ: ೧. ಸರಹದ್ದಿನ ಮುಳ್ಳು ಸೋಗೆ ಕಡ ದಾಟಸಿಬಿಟ್ಟು 
(ಕಾಜ ದ್ರ. ೩೪). ೨. ಸ್ನಾನಪಾನಾದಿಗಳಿಗೆ ಜನರು ಉಪ 
ಯೋಗಿಸಿಕೊಳ್ಳುವ ಜಲಾಶಯದ ದಂಡೆ, — ಫಟ್ಟ: ನಮ್ಮೂರಿನ 
ನದಿಯಲ್ಲಿ ಒಕ್ಕಲಿಗರ ಕಡವು ಬ್ರಾಹ್ಮಣರ' ಕಡಕ್ಕಿಂತ ಸ್ವಲ್ಪ ಮೇಲಿದೆ 
(ಗರುದಾ. ೪೭). ಕಡೆಗ್ಳು : ೧. ಶುಕ್ರವಾರದ ಪ್ಮಾಟಿ ಕಡಗಿನಲ್ಲಿ ನದೀ 
ದಾಟ ಹೋದರು (ಹೈದರ. ೧೦೪). ಕಡವ್ರೈ : ೧. "ಗುರುವೆ! ಕಡವು 
ನೀನಾಗಿರಲು ಕಡನಿಗೈದುವುದೇಕೆ ? ಕಡವು ನಿನ್ನೊಳಗಿರಲು ಕಡವಿನ್ನು 
ಹೊರಗುಂಟೀ? ...' (ಕಗದ್ಯ- 11, ೭೯) ; ಮೆಬ್ಬನಿಳಿದೆ ಕಡವಿನ ಕೇರಿಗೆ 
(ಗಿಳಿಎಂ. ೫೪-೧೨); ಅದು ನದಿಯನ್ನು ದಾಟುವ ಜಾಗೆ- ಕಡವು 
(ಚರಸ್ಮ. ೧೨). ಕಡಹೈ : ೧. ವೈಜೀಶ್ವರದ ಕಡಹ (ಎಕ. ೪1, ಕಡೂರು: 
೧೫೭-೬೪ ; 1191). ಕಡುವು:೧. ಸೆಜಕಿ ತುಲು ಸಹಿತ ಸೋಸಲೆಯ 
ಕಡುವ ದಾಟ (ಕಂನವಿ. ೩-೫೭); ಆ ನದಿಯು ವರ್ಷಾಕಾಲದಲ್ಲಿ ಎಲ್ಲಿ 
ನೋಡಿದರೂ ಇಳಿಯುವುದಕ್ಕೆ ಕಡುವಿಲ್ಲದೇ ಇರತ ಕ್ಕ ದ್ಹಾಗಿಯೂ 
(ಕೃವಾಉ. ೨೮೭). ಪಿ. ದೇವಸ್ಥಾನದ ಮುಂದೆ ಒಂದು ಸ್ನಾನದ ಕಡುವು 
ವನ್ನು ಮಾಡಿ ಕಲ್ಲುಚಪ್ಪಡಿಗಳನ್ನು ಹಾಸಿದ್ದಾರೆ (ಶಿವರಾ, ೯೪); 
ಹೆಂಗಸರ ಕೆಡುವಿನಲ್ಲಿ ಅವರದೇ ರಾಜ್ಯ (ಗರುದಾ. ೪೬). 
[ಆ ಕಡೆ * - ಪು?. 1 ತುಳು. ಕಡಪು, ಕಡವು] 

ಕಡಹ್ಮು (ನಾ). ಬತ್ತದ ಗದ್ದೆಯಲ್ಲಿ ವಿಂಗಡಿಸಿದ ಮಡಿ: ಕಡ, 
ಕಟ್ಟೆ; ಮುಂನಿನ ಗದ್ದೆಯ ತೆಂಕಣದೆಸೆಯ` ಕಡಹ' ದಾಕೆಯನೆಜದು 
(ಎಕ. ೪1, ಕಡೂರು. ೧೫೫-೨೨ ; 1092) ; ಇಳ್ನುಬಿಟ್ಟಿ ಕೊಡಂಗೆ ಗಳ್ಳೆ 
ಕಡಹು : ಮೂಜು ಸಲಗೆ ನಾಲ್ಕು (ಎಕ. 111, ಶ್ರೀರಂಗ. ೧೧೯-೧೨; 
1108) ; ಕೆಂಗಾಡುವಾಟಿನ ಕೆಆೆಯಲ್ಲಿ ಗದ್ದೆ ಮುತ್ತದ ಕಡಹು ಕಂಬ 
೫೧ (ಸೌಇಇ. IX-, ೧೬೪-೩೯ ; 1154) ; ಕೊನಿಗಾರ ಗದ್ದೆಯೊಳಗೆ 
ದಡಿಗೆ ಮೂಡೆ ೨ ಕಬ್ಲಜ್ಜನ ಕಡಹು ಮೂಡೆ ೧ (ಎಇ. 2೦೪11, 
೨೮-೪೬; 1256); ಭಣಗಿಲ ಬಯಲಲು ಕಡಹು ೧ (ಮೈಆರಿ, ೧೯೪೧, 
೧೦-೨೨ ; 1398). [1] ಕ 

ಕೆಡಹುರ (ನಾ). ಒಬ್ಬಾತನ ಹೆಸರು: ಕಮುಜ್ಗಆಕಿಯ ಕಡಹುರ 
ಭಟಾರ ಶಿಷ್ಕರುತ್ತ ನಿನ್ನಿ ಪುರಿಮಣ್ಣಲ ಭಟಾರರ (ಎಕ. ೩, ಕೋಲಾರ. 
೯೦-೮೩; 903). [2] 


ಕಡಾಖಡಿ "ಬಡಾಖಡ್ಕಿ' ನೋ. 


ಕಡಾಣಿ (ನಾ). ೧. ಗಾಡಿಯ ಚಕ್ರಗಳು ಬೀಳದಂತೆ ಅಚ್ಚಿನ ಕೂನೆಗೆ 
ಸೇರಿಸುವ ಕಬ್ಬಿಣದ ಆಣಿ, ಕೀಲು: ಒಂದೊಂದೂ ರಥದ, ಆಣಿ, 
ಅರೆಗೀಲು, ಕಡಾಣಿಯಿಂದ ಹಿಡಿದು ಮುಂಕಣಿಯವರೆಗೆ ಅಂಗಅಂಗ 
ಗಳನ್ನು ನೋಡುವನು (ಸವತಿ. ೪೮). ೨. ಕುದುರೆಯ ಬಾಯಿಗೆ 
ಹಾಕುವ ಕಡಿವಾಣ: ಬಾಯಿ ಹಗ್ಗ, ಬಾಯಿ ಚಿಕ್ಕ ಲಗಾಂ, ಬಾಯ 
ಕಡಾಣಿ, ಕುಣಿಕೆ(ಸಿದ್ಧಾ ಂತಿ. ೨೧೬). ೩, (?): ಇದಿರು ನಿಲಿಸಲ್‌ ಕಡಾಣಿಗೆ 
ಎದೆಯಲಲ್ಲಾಡಿಸಿದಡೆ ತಿರುಗಿಸುವದಕ್ಕಂ ಅದೆ ಕೈಯತ್ತಲು ಗಿಲುಗಿಸಿ 
ದಂದದಿ ಪಿಡಿಯೆ ಭವಿಷ್ಕದರ್ಥಕಹುಬಾಲಸ್ಯಂ (ತತ್ತ್ವ್ವಾನಿ. ೪೬). 

[ಕಡ್ಕೆ + ಆಣಿ) 


ಕೆಡಾನಿ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಕಡವಳ, ಕಡಗದ, 


ಕಡಾನಿ, ಕೊಂಗು (ಮೈ. ೫೪-೧೦೮೫). [1] 
ಕಡಾಯ್ಕ "ಕಡ್ಡಾಯ ನೋ. 
ಕಡಾಯ್ಕ, ಕಡಾಯಿ (ನಾ). ಅಗಲವಾದ, ದುಂಡಗಿರುವ 
ಪಾತ್ರೆ; ಕೊಪ್ಪರಿಗೆ: ಕಬ್ಬಿನ ಹಾಲು ತೆಗೆದುಕೊಂಡು ಕಡಾಯ 
ದಲ್ಲಿಹಾಕಿ ಕುದಿಸುವಲ್ಲಿ (ಕೃಷಿಪ್ರ. ೧೮೬); ಒಂದು ಕಡಾಯ 
ನೀರು ಕಾಸಿ ಒಂದು ಮಣ ಸಿ ಗೆಯ ಅರದು (ನಾವದ. ೧೩೨). 


ಕೆಡಾಯಿ ೧೪೦೮ 


ಕಡಾಯಿ: “.. ಈ ಕಡಾಯಿಯನ್ನು ನೋಡಿ ನಿನ್ನ ಹಣೇಬರೆಹ 
ವನ್ನು ನೆನೆದುಕೋ |! * (ಮೇದಿಮ. ೧೫೫) ; ಅದನ್ನು ಕಡಾಯಿ 
ಯೊಳಗೆ ಅದ್ದಿ ತೆಗೆಯುತ್ತಾರೆ (ಬಾಲಪ್ರ. 111, 1249), ಬೀರಕ್ಕನು 
ಮತ್ತೊಂದು ಕಡಾಯಿನ ನೀರನ್ನು ಕಾಲಿನ ಮೇಲೆ ಸುರಿದುಕೊಂಡು 
ಕಡಾಯಿಯನ್ನು ಬರಿದು ಮಾಡಿದಳು (ಕೀತಿಚಿಂ, 1%, ೩೧). "ಕಡಾರ್ಕೆ? 
ಪರಾ. 
[?. / ಹಿಂ. ಕಢಾ ಈ, ಕಡಾಹೀ ಕಡ್ಳೈಯಾ ; ಮರಾ. ಕಢಈ. / 

ಪ್ರಾ. ಕಡಾಹ (೮. ಸಂ. ಕಟಾಹ)) 

ಕಡಾಯಿ "ಕಡಾಯ್ಕ' ನೋ. 

ಕೆಡಾಯಿಸು, (ಕ್ರಿ). ಬಲವಾಗಿ ಕಚ್ಚಿಸು, ಹೊಡೆ; ಬಂದೂಕಿಗೆ 
ಮದ್ದು ಜಡಿಯುವಂತೆ ಜಡಿ; ಮೊಳೆಯಂತೆ ಜಡಿದು ಕೂಡಿಸು; 
ಭದ್ರಪಡಿಸು (4). 

[ಕಡಾಯ + -ಇಸ್ಯು, P ತಮಿ, ಕಡಾಜು, ಕಡಾವು] 

ಕಡಾಯಿಸ್ಕು (ಕ್ರಿ). ದೊಡ್ಡ ಸದ್ದುಮಾಡು; “ಸಪ್ಪುಳಮಾಡು” 

(ಗಂಗಾಮ. ೬೭). 
[ಕಡಾಯ್‌'? + -ಇಸ್ಕು. ! ಮರಾ, ಕಡಕಾವಣೇ) 

ಕೆಡಾರ, (ನಾ). ಒಂದು ನಾಡಿನ ಹೆಸರು: ಗಂಗೆಯು ಕಡಾರಮು 
ಪೂರ್ಬ್ಬದೇಸಮು ಕೊಣ್ಣೊಯಾ (ಎಕ. 1x(8), ಹೊಸಕೋ. ೧೮೧-೨ ; 
1028); ಶ್ರೀ ಗಂಗೆಯುಂ ಕೆಡಾರಮುಂ ಪೂರ್ವ್ವಜೀಸಮುಂ ಕೊಣ್ಣ 
ಉಡಯಾರ್‌ ಶ್ರೀ ರಾಜೇನ್ಹ್ರಚೋಳದೇವರ್ಗ್ಗೆ (ಎಕ. ೫%, ಕೋಲಾರ. 
೧೪-೧ ; 1033); ಸಮಂತೆಸೆವಶೋಕ :ಹೆಡಾರ ವಿಶಾಲಸಿಂಹಳಾದ್ಯಂತರೆ 
ದೇಶಮಂ ತಗುಳ್ನು ಪೊಕ್ಕು (ನೀಮಿತು. ೩-೭೬೦). ಗ ಈಗಿನ ಬರ್ಮಾ 
ಅಥವಾ ಸುಮಾತ್ರ ಜೀಶ. 

[?. / ತಮಿ. ಕಡಾರ - ಬರ್ಮಾ ಅಥವಾ ಸುಮಾತ್ರ ದೇಶ) 

ಕಡಾರ್ಕ "ಕಡವರ' ನೋ. 

ಕಡಾರ್ಯ "ಕಟಾರ' ನೋ. 

ಕಡಾರ್ಕ, ಕಟಾರ್ಕ, ಕಢಾರ (ನಾ). ಕೊಪ್ಪರಿಗೆ; ಹಂಡೆ: ತನ್ನ 
ಮನೆಯ ಕಡಾರದ ಪೊನ್ನಂ ತಂದು ಮುಂದಿಚಿಕಿಪುವುದುಂ (ಸುಕುಮಾ. 
೭-೨೮ ವ); ಬಿಡದೆ ಕಡಾರೆದ ಪೊನ್ನಂ ಕಡುಲೋಭಂ ಕಂಡು ಮೋಹ 
ದಿಂದಾ ಪೊನ್ನಂ ತಡೆಯದೆ ನೋಡುತಿರ್ಪ ವೋಲ್‌ (ಧರ್ಮಾಮೃ. ೭-೨೪); 
ಪೊಂದಗಡಿನ ಕಡಾರಮಂ ಕಾದಿರ್ಪಂತೆ ಕಂಪಂ ಪೀರ್ದು ... ಫೊ 
ಮಡುವ ಮಜಃಡುಂಬಿಗಳಿಂ (ಲೀಲಾವ. ೬-೭೬); ತಣ್ಣೆಟಲ ತಾಣಮಂ 
ಕಂಪಿನ ಕಡಾರಮುಂ (ಕುಸುಮಾ. ೯-೮ ವ). ಕೆಬಾರೈ: (ಕರಾ) ಕಟಾರ 
ಜಲ್ಲಿ ಅನ್ನ ಬೇಯಿಸುತ್ತಿದ್ದಾರೆ (ರೂಢಿ). ಕೆಥಾರೆ: ಕಾಲಿಲ್ಲದ ಅಧವ 
ಕಢಾ[ಪಾ ಕಾಂ. ಠ]ರೆನ ಹಿಡಿದು ಮೂಜುಗಾವುದವ ತಿರುಗಿ ಬಂದ 
(ಕೋಲಕಾಂ. ೩೪) ; ಸಜಕಿಮಿಂಡಿ ಪಿಡಿದಿರ್ದ ಪಳು ಕಿನ ಕಢಾರವಾ 
ನೆನೆಯ ಪೋಲ್ತ ಮುಖಳಾಂತಿಗೊಸರಿರ್ದೊಡೆದ ತೆಜದೊಳಿರಲ್‌ 
(ಚೇರಮ. ೨-೧೮). 

[?. / ತಮಿ. ಕಡಾರೆ, ಕಿಡಾರ; ಮಲ. ಕಿಡಾರ. / ಸಂ. 

ಕಟಾಹ] 

ಕಡಾರ್ಕ (ನಾ). ನಸುಗೆಂಪು ಬಣ್ಣ: *ಹರೀಃ, 'ಕದ್ರುಃ, ಕಡಾರಃ, 
ಪಿಂಗಳಃ _ ಈ ೪ ನಸುಗೆಂಪು? (ಹಲಾಯು. ೧೨೧-೫೦); “ಪಿಂಗಳಂ 
ಕದ್ರು ಕಡಾರ ಚಂಡಸೀಮ ನಸುಗೆಂಪು ಪಿಂಗಂ ಪಿಶಂಗಂ ಕವಿಲು 
ಶ್ಶಾಮಮೆನೆ ಹಸುರುಗೆಂಪು'' (ಮಂಗರಾ. ೧೩೧-೨೧); ನೀಲದ ಕಡಾರದ 
ಕಾಲಿಮ ಕಾಂತಿಯಿಂ ಮಲಯರುಹಜಲಮಿಳಿತ ಮೃಗಮದಾಭ್ಮಂಗನಮ 
ನಂಗೀಕರಿಸುವಂತೆಯುಂ (ಅನಂಪು. ೫-೬೧ ವ). [ಸಂ.) 


25 


30 


35 


ಕಡಿ 


ಕಡಾರಂಬಡೆ (ಕ್ರಿ). ನಿಧಿಯನ್ನು ಪಡೆ; ಐಶ್ವರ್ಯವನ್ನು ಹೊಂದು: 

ಕಡಾರಂಬಡೆದ ಬಡವರಂತೆ ನಲವು ನೆಲೆವೆರ್ಚಿ (ಶಾಂತೀಶ್ವ. ೧೪-೪೨ ವ). 
[ಕಡಾರ್ಯ (ಆ ಕಡವರ) + ಪಡೆ] 

ಕಡಾಲ " ಕಡವಲ್‌' ನೋ. 

ಕಡಾವಿಗೆ, ಖಡಾವಿಗೆ (ನಾ). ಮರದಿಂದ ಮಾಡಿದ ಪಾದರಕ್ಷೆ; 
ಮರವಾವುಗೆ : ಕಡಾವಿಗೆಗಳನ್ನು ಮೆಟ್ಟಿಕೊಂಡು ಪಡದಪ್ಪನವರು 
ಲಿಂಗಪ್ಪನನ್ನು ಜೊತೆ ಮಾಡಿಕೊಂಡು, ಚಾವಡಿಗೆ ನಡೆದರು (ಗ್ರಾಮಾಯ. 
೪೭೮). ಖಡಾವಿಗೆ: ತನ್ನ ತೀರಿದ ಗಂಡನ ಖಡಾವಿಗೆಗಳನ್ನು ಹಿಡಿದು 

. ಆಣೆಮೂಡಿದಳು ashe ೩೮). [ಕ ಡಾವು + -ಗೆ] 
ಕಡಾವು (ನಾ). ಕಡಾವಿಗೆ (8). 
[+ ಹಿಂ. ಖಡಾಊ ; ಮರಾ. ಖಡವಾ, ಖಡಾವಾ] . 

ಕಡಾಶೆ (ನಾ). ಅತಿ ಆಸೆ; ಕಟ್ಟಾಸೆ(?): ಅತಿ ಆಶೆ ಪಟ್ಟರೆ ಕಡಾಶೆ 
ಕಣ್ಣ ಕೊಂಡು ಹೋಗುವುದು ಎಂಬ ಸಾಮತಿಯ ಹಾಗೆ ಮೊದಲಿಗೇ 
ಮೋಸ ಬರುವುದು (ಕಥಾಮಂ. ಬ; ೬೯). [ ಕಡಿದು + ಆಶೆ) 

ಕಡಾಸೆ, (ನಾ). (ಕರಾ) ಒಂದು ಜಾತಿಯ ಮಾನು. [೫] 

ಕಡಾಸ್ಕ "ಕಡವಸ' ನೋ.. 

ಕಡಾಸು "ಕಡವಸ' ನೋ. 

ಕಡಾಹ (ನಾ). - ಕಡಾಯ್ಯ : ತದ್ಗಿರಿತಟದೊಳ್‌ ಮುನ್ನೆ ಪೂಟ್ಡ ಪೊನ್ನ 
ಕಡಾಹಂ[ಸಾಕಾಂ. ರಂ]ಗಳಂ ತೋಜಕಿ ಚೋದ್ಕಂಬಟ್ಟು (ಚಾವುಂಪು, 

೩೬-೩೬). ಹ ಕಡಾಹ (ಆ ಸಂ. ಕಟಾಹ)] 

ಕಡಿ, (ಕ್ರಿ). ೧. ಕಚ್ಚು; ಕುಕ್ಕು; ಕುಟುಕು; “ದಂತದಿಂ ಕಡಿವಲ್ಲಿ 
AEN ಕರ್ಚು? (ಶಬ್ದಮಂ. ೮೭); ಒಡಲಂ 
ಮಿಡುಕುವಿನಂ ಕಡಿವ ಕಟ್ಟ ಜುಂಪೆಗಳುಂ (ಆದಿಪು. ೫-೧೩); ಭೀಮಸೇನಂ 
ಕಿಡಿಕಿಡಿವೋಗಿ ವಾಸೆಯಂ ಕಡಿದು (ಗದಾಯು. ೬-೧೬ ವ); ಇಲಿಗಂ 
ಮರಕುಟವಕ್ಕಿ ಗಮಲಸದೆ ಕರ್ದುಕುತ್ತೆ ಕಡಿಯುತಿರ್ಪುದೆ ಸಹಜಂ 
(ಧರ್ಮಾಮೃ. ೧-೪೬) ; ಹಿಡಿದ ಮೇಲಳಿಮನಸಾದರೆ ವ್ರತ ತಾನೆ ಕಡಿ 
ಪ್ರದು.ಫಣಿಯಂತೆ ತನ್ನಾ (ಭ ರಚ. ೧೭-೧೫). ೨. ನವೆಯಾಗು; 
ತುರಿಕೆಯಾಗು : ನಸುಗುನ್ಮೈ ತಾಗಿದ್ದರಿಂದ ಅವನಿಗೆ ಮೈಯೆಲ್ಲಾ 
ಕಡಿಯತೊಡಗಿತು (ರೂಢಿ). 

(ದೇ. 1 ತನಿ. ಮಲ. ಕಡಿ; ತುಳು. ಕಡೆ; ಕೊಡ. ಕಡಿ; 

ಕುರುಖ್‌. ಕಟ್ನಾ] 

ಕಡ್ಡಿ (ಕ್ರಿ). ೧. ಕತ್ತರಿಸು; ಸೀಳು; ತುಂಡರಿಸು; ತರಿದುಹಾಕು: 
*ಕೆಡಿ- ಖಂಡನೇ, ಶಕಲೇ ಚ (ತುಂಡು)? ( ಶವಾಧಾ) ; ಘೋಟಯಿಲರ್‌ 
ತಗುಳ್ಳು ತತ್ತಜ ತಟಾದಿಕ್ಕಿ ದೇಗುಲಕೆ ಪೆರ್ಮರನಂ ಕಡಿವಂತೆ -ಮಾಡಿ 
ದರ್‌ (ಪಂಪಭಾ. ೮-೯೫) ; ಕತ್ತಿಗೆಯಂ ಕೊಂಡು ಕಪಾಲವಂ ಕಡಿವ ಕಾಳ 
ರೆಕ್ಟಸಿಯರುಮಂ (ಗದಾಯು. ೫-೩ ವ) ; ಚಂದನವ ಕಡಿದು ಕೊಜಕಿದು 
ತೇದಡೆ ನೊಂದೆನೆಂದು ಕಂಪ ಬಿಟ್ಟತ್ತೆ (ಮಹಾದೇ. ಕ. ೪೯-೧೨೭) ; 
ಆಲಿಕಲುಗಳ ಕಡಿವಡುಳ್ಳಿನ ಚಚ ಹಂಗೇಕೆ (ಕುವ್ಯಾದ್ರೋ. ೧೦-೩೧). 
೨. ಅಗೆ; ತೋಡು: "ಮನೆಗೆ ಬೆಂಕಿ ಹತ್ತಿದಾಗ ಬಾನೀ ಕಡಿಯಲಿಕ್ಕೆ 
ಹೋದರು (ಮುಂಬಯಿ. ೫-೧೦೫) ; ಅದು ಕಡಿದೆ ಕಾಲುವೆಯಲ್ಲ; ಹರಿದ 
ಹೆದ್ದೊರೆ (ನಾಡೋಜ. ೬). ೩, ತುಂಡಾಗು; ನುಚ್ಚಾಗು: ಒಂದೇ 
ಭಾಗಕ್ಕೆ ಒನಕೆಯ ಪೆಟ್ಟು ಬಿದ್ದುದರಿಂದ ಅಕ್ಕಿ ಕಡಿಯುವುದು(ಹೋಳಾಗು 
ವುದು) (ಸಂಶೋಧ. ೧೪೯). ೪. (ಆಲಂ) ಮಾಡು; ಸಾಧಿಸು: 
ಕಡಸಂ ಪೆರ್ಭುಲಿ ಕೊಣ್ಣೋಡೆ ಆ ಪುಲಿಯಂ ಕೊಲ್ವೆನೆನ್ದು ಪ್ರತಿಜ್ಞೆ ಕಡಿದು 
(ಎಕ. ೫, ಮುಳಬಾ. ೧೬೨-೩; ಸು. 950) ; ನೀನು ಏನು ಜೊ! 
ನೋಡುತ್ತೇನೆ (ರೂಢಿ). 


ಕಡಿ 


ಕಡಿದಾಟ - ಹೊಡೆದಾಟ; ಜಗಳ: ಮನೆಗೆ ಬಂಡ' ಮೇಲಾಡರೂ 
ಹಾಯಾಗಿ ಸುಮ್ಮ ನೆ ಕುಳಿತುಕೊಳ್ಳೋಣವೆಂದರೆ - ಇವರ ಕಡಿದಾಟ 
(ಕಮನೆ. ೪೪). ಕಡಿದಾಡು-೧. ಕತ್ತರಿಸು; ಒಂದನ್ನೊಂದು 
ಛೇದಿಸು: ಕಡಿದಾಡುತಿರ್ದವುದ್ದಂಡ ವೀರರ ಕೆಯ್ಯೊಳೆಸೆವ ತಂಡತಂಡದ 
ಖಡ್ಗ ಧಾರೆಯ ಕೆಂಗಿಡಿ ಕೆಂಡದ ಮಳೆಯಾದುದಿಳೆಗೆ (ಮೋಹತ. ೧೨-೭೪); 
ಕಡಿದಾಡಿದರ್‌ ಕತ್ತಿ ಕೈದುವಿಂ ಗಡೆಗಳಳಿಂ ಬಡಿದಾಡಿದರ್‌ (ಚಿಬಪ. 
): ೨. (ಆಲಂ) ಜಗಳವಾಡು; ಹೋರಾಡು: ಗೋಮಿನೀ 
ನರನೊಳು ಕಡಿದಾಡಿ ಕೈಲಾಸಭೂಮಿಗೆ ತಾ. ಬಪ್ಪೆನೆಂದೆ (ಮೋಹತ. 
ಕಡಿದಾಡಿದಕೆ ಫಲನೇನು ತಾರ್ಕಿಳ ಶಾಸ್ತ್ರಯುಕ್ತಿಯಲಿ 
(ಗಗತಾ. ೧೨೨೮೬). 
(ದೇ, ॥ ತನಿ. ಕಡಿ; ತುಳು. ಕಡಿ, ಕರ್‌; ಕುರುಖ್‌. ಖಟ್ನಾ] 
ಕೆಡಿ (ನಾ). ೧. ಹೋಳು; ತುಂಡು; ಚೂರು; ಭಾಗ: “ಕಡಿ- 
ಖಂಡನೇ, ಶಕಲೇ ಚ (ತುಂಡು)? (ಶಮಧಾ); ಆ. ಕಪ್ಪಡಮನೆರಲ್ಕಡಿ 
ಯಾಗೆ ಸಜ್ರನೆ ಸೀಟಸ್ತೀಡಾಡುವುದುಂ (ಅರ್ಧ ನೇ. ೭೯ ವ); ಅಳ್ಳಿ 
ಪುಳಿಂದಂ ಕಾಣಂತೆ 3 GE ಕೊಂಡು ಶುನಕನೆರಡುಂ ಜಸ 
ಕಾಳ್ಳಿ ರ್ಚು ತಗುಳ್ಹ ತೆಆದಿಂ . » -ಬಳಲುತ್ತ (ಗಿರಿಕ. ೧-೧೦೬) ; ನಗರ 
ದಲಿ “ಟಕದ ಕೆಂಪಿನ ಮು ಗಿಲ ಕಡಿ ಬಿದ್ದಂತೆ . .. ಎಸೆದವಾ 
ಹೋಳೆರಡು ರಕ್ಕಸಿಯ (ತೊ ರರಾ. ೫-೧-೨೩); ಒಂದು ಕಡಿ ತೆಂಗಿನ 
ಕಾಯಿ ತಂದು ಅವರ ಕೈಗೆ ಕೊಟ್ಟಳು (ಬಾಳಿ ವೈ. ೧೧೪). ೨. ದಪ್ಪ 
ನುಚ್ಚು. "ಕಡಿನುಚ್ಚು' ಪರಾ. ೩. (ಆಲಂ) ಏಟು; ಹೊಡೆತ 
(?): ಸುಕ OIE ವನಲಕ್ಷಿ ೬ ರಂಗವಾಲಿಯನಿಕ್ಕಿ ದಂತೆ 
ತುಂಗ ವಿಕ್ರ ಮರಂಬುಗಡಿಯಿಂದೆ ಸುರಿದ ರತ್ಸೆಂಗಳೊಪ್ಪಿರ್ದುವಾ ನದಿ 
(ಮೋಹತ, ಚೂ? 
[ಆ ಕಡಿ. ! ತಮಿ. ಕಡಿಕೈ; ತುಳು. ಕಡಿ, ಗಡಿ; ತೆಲು. ಕಡಿ] 
ಕಡಿ `ಕಡಿದು' ನೋ. 
ಕಡ್ಮಿ (ನಾ). ಸೊಂಟ; ನಡು; ಟೊಂಕ(?): ಮೆಟ್ಟು ನಿಮ್ಮ ಪೊಟ್ಟಿ 
ಯೊಳಿರ್ದಪುದೆಂಬ ಮಾತಂ ಕೇಳ್ದು ಗದ್ದದಿಸಿಯವರ ಕಡಿಗಳಂ ಕಂಡು 
ಲಜ್ಜಿಸಿ ಪೋಗೆ (ಪಣ್ಯಾಸ್ರ. ೭-೪೨ ವ).. ಕಡಿಗೊಳ್‌', "ಹಡಿದಾಚಬೈ? 
ಪರಾ. [ಆ ಸಂ. ಕಟ] 
ಕಡ್ಕಿ (ನಾ). ಪಳಿದ್ಯು; ಮಜ್ಜಿಗೆ ಸಾರು.(?) : ಮುಡಿಯು ಯೆಂಬರು 
ಬೆಳದ ಕೂದಲನೊಡಕಲೆಸರುಗಳಾ ಕಡಿಯು ಯೆಂಬರು ಧೌತವಸ್ತ್ರವ 
ಮಡಿಯು ಎಂಬರದಲ್ಲದೇ ಜನ ನುಡಿಯರು (ಅರ್ಚಾವಿ. ೧೪-೨೫). 
[< ಸಂ. ಖಡ) 
ಕಡಿ, (ನಾ). ಹತ್ತಿನೂಲಿನ ನೀಳವಾದ ಸುರುಳಿ; ಲಡಿ (೬). 
[4 ಮರಾ. ಕಡೀ] 
ಕಡ್ಕಿ (ನಾ). ಹೊಕ್ಕುಳಿನ ಮೇಲೆ ಇರುವ ಚರ್ಮದ ಮಡಿಕೆ; ವಲಿ: 
*ವಲಿ- ಹೊಟ್ಟೇ ಮೇಲಿನ ಕಡಿ” (ಗಂಗಾಮ. ೨೮೩). [?] 
ಕಡಿ, (ನಾ). ಭರವಸೆ; ನಂಬಿಕೆ; ಭಾಷೆ (?) : ಕಡುಮನದ ಕಪಿಬಲದ 
ಧಾಳಿಗೆ ನಡುಗಿ ಕಂಡುದು ಪೂರ್ವದಿಕ್ಕಿನ ಪೊಡವಿಸರು ಸಾವಂತ 
ಮನ್ನೆಯ ಮಂಡಲೇಶ್ವರರು ಪೊಡವಿ ತಮ್ಮನಿತಅಲಿ ರಾವಣನಡಗಿರದ 
ವೋಲಾಣೆಭಾರದ ಕಡಿಯ ಕೊಟ್ಟರು ಬಳಿಕ ತಮ್ಮಯ ಧರ್ಮಸಾಕ್ಷಿಯಲಿ 
(ತೊರರಾ. ೪-೯-೨೨). (2) 
ಕಡಿಕೆ (ನಾ). ಗಟ್ಟಿ ತನವುಳ್ಳವನು; ಗಟ್ಟಗ; ಕಟ್ಟಾಳು: ಕಂ 
ದುಂಟೀತಂಗೆ ಈತನೊಳ್‌ ಮೇಣ್‌, ಕರಿಕಂ. ಏವಂ ಬಿಳಿಕಂ, ಕಡಿಕಂ, 
ತೋರಿಕಂ (ಶಬ್ದಾನು. ೪೦೩ ಪ್ರಯೋ). 
[ಕಡ್ಮಿ (ಐ ಕಡಿದು) + -ಕ್ಯ) 


೨೪-೬ 


೩೫-೬೪) ; 


. ೧೪೦೯ 


20 


45 


ಕಡಿಕಂಡಂಗೆಯ್‌ 


ಕಡಿಕ್ಕ, ಕಟಕ, ಕಟಗ, ಕಟುಕ್ಟ ಕಟುಗ್ಮ, ಕಡಿಗ, ಕಡುಕ್ಕ (ನಾ). 
(ಪ್ರಾಣಿಗಳನ್ನು) ಕಡಿಯುವವನು, -ಕತ್ತರಿಸುವವನು; 
ಕಸಾಯಿಗಾರ: ನರಪತಿಯಣುಗಂ ಸೊಣಕಡಿಕರುಮಂ ಪೊಲೆಯರು 
ನುನೋಲಗಿಪ್ಪುದೆ (ಸಮನ. ೯-೯೯); ಒಂದು ಸಾವಿರ ಜೀವಿಗಳ ದಿನಕೆ 
ಕೊಲ ಕಡಿಕೊಂದುದಿನ ನನದಲ್ಲಿ ಬೇಂಟಿಯಾಡುತ್ತ (ಗುರುಚಾ. 6-೬೬); 
ಶಸ್ತ್ರಗಳ ಯಂತ್ರಗಳ ಕಡಿಕರೆ' ಸಾಹಾಯ್ಯದಿಂದೆ (ಬೆಟ್ಟೆ ಅ. ೫೨-೬). 
ಕಟಕ: ಮಾಟ ಸುರಾಪಾನವ RA ದ್ವೇಸನೆಂಬ ಕಟಕರ 
ಮನೆಯ ಹೊಕ್ಕು ಸರ್ವಪಾತಕದ ಮಾಂಸವ. ಕೊಂಡು (ಮೊ ಳಿ ಮಾ. 
೧೯೦-೬೧೪). ಕದಿಗ : “ವೈತಂಸಿಕಂ ಉಳಿಕಂ ಕ[ಪಾಕಾಂ. ಕು)ಟಗನೆ€ 
ಸಿಕ್ಕು (ಮ ೦ಗ ರಾ. ೧೧೧-೪); ತಾಮ್ರಮರ್ದನಮಸಗ ಮುಚ್ಚಿಗೆ 
ರೆಜಳ ಚಿತ್ರಿಕ ಕಟಿಗ[ಪಾಠಾಂ. ಕ] ಕಲುಕುಟಕ (ತೊರರಾ. ೫-೮-೫೨). 
ಕಟುಕ: ಅನು ವೇಷಧಾರಿಯಯ್ಮ ಕಟುಕ (ಪಾಕಾಂ. ಕಟಕ, ಕಾಟುಗ] 
ಪೋಲುಗನೆಂಬುದು ನನ್ನ ಹೆಸರಯ್ಯ (ಬಸವ. ೩೩೫); ತಲೆಗಳ ತುಂಡು 
ತೋಳ್ಗಳ ತುಂಡು ನಡು ತುಂಡು ಸಲೆ ಜಾನು ಜಂಘೆಯ ತುಂಡು:ಬೆಲೆ 
ಯಾಂದೆ ಕಟುಕರಂಗಡಿಯಂತೆ ರಣರಂಗ ಸಲೆ ಜಿಗುಪ್ಸೆಯ ತೋಜಾಸಿತು 
(ಮೋಹತ. ೪೦-೬೭) ; ಕಟುಕರ ಮನೆಯ ಕುರಿಯ ಹಾಗೆ (ಗಾದೆ). 
ಕಟುಗ್ಯ: ಕಟುಗಗಂಜಿಕೆಯೇಕೆ ದಿಟಕೆ. ಮೂಡಲೆಯೇಕೆ (ಸರ್ವಜ್ಞ. 
೭೦೯). ೫ಡಿಗೆ:: ಅವನ ಮೊಗ ನೋಡಿ ಕರುಣದಿಂ ಹ ಇ 6, 
ಕಟಗ, ಕಟುಗ, ಕಡಿಕ)ರೆದೆ: ಕರಗಿದುದು (ಜೈಮಿಭಾ. ೨೮-೩೨); 
ಕಡಿಗರು ಅವನ ರಭಸಕ್ಕೆ ಭೀತರಾದವರಂತೆ ಶಕಟದಾಸನಂ ಬಿಟ್ಟು ದಿಕ್ಕು 
ದಿಕ್ಕಿಗೆ ಓಡಿಹೋಗಲು (ಮುದ್ರಾಮಂ. ೩೦೨). ಕೆಡುಕ,: ss ಅಳುವ 
1 ಕಂಡು .ಕಡುಕರ ಮನ ಕರಗಿತು (ಚಂದ್ರಹಾ. ೧-೫೧). 

[ಕಡ್ಡಿ *-ಕ್ಕ) 

ಕಡಿಕೆಂಡ, ಕಡಿಬಂಡ, ಕಡಿಗಂಡ್ಕ (ನಾ). ೧. ತುಂಡು ತುಂಡಾದದ್ದು; 
ಛಿನ್ನ ಭಿನ್ನವಾದುಡು; ಛಿನ್ನವಿಚ್ಛೈನ್ನವಾದದ್ದು: ಉಡಿಯೆ ಪಟಯಿಗೆ 
ವರೂಥಂ ಕೆಡೆಯೆ .ಭುಜಾದಂಡ ವಜ್ರಮಯ ಕೋದಂಡಂ ಕಡಿಕಂಡ 
ಮಾಗೆ ಪಜುಪಡೆ ಪೊಡರ್ಪು (ಸಂರಾಮಾ. ೩-೬೦). ಕಡಿಖಂಡ : 
೧. ಕಡಿಖಂಡಮಾಗೆ ಸುರಿದು ಹಲರಂ ಕೊನ್ನು ತಾಂ ವೀರಭಟ 
ನಪ್ಪುದಜಶಿಂ (ಕಇ. 27, ೧೭-೧೫ ; 1166); ಜವನುಂಡು ಕಾಜದಂತಿಕೆ 
ಕೆಡಿಖಂಡಮಾಗೆ ಕರಮಾಸುರಮಾದುದು ಸಂಗೆರಾಂಗಣಂ (ಪಂರಾಮಾ. 
೧೩-೭೮); ಕಡಿಬಂಡಮಯವಾಯ್ತಿಭ ರಥಾಶ್ವಕ ದಂಬ ನಿಮಿಷದಲಿ 
(ತೊರರಾ. ೩-೬-೧೬) ; ಜಂಗಮವ ಕೆಡೆನುಡಿಜಿನು ಕೈವಿಡಿದೆ ಸ್ತ್ರೀಯ 
ಕಡಿಖಂಡವ ಮಾಡಿದೆ ಒಡನಾಡಿದ ಕಡುಗೂಪರನಿಜಕಿದು ಕೊಂದೆ 
(ಘನವ. ೭) ; ಇದಿರಾದವರ ಕಡಿಖಂಡಗಳನು ಮಾಡುತೆದೆಗೆಟ್ಟು ಮಜಕಿ 
ಹೊ ಕ್ಕ ರಿಗೆ ಮುದದೊಳಭಯದಾನವನಿತ್ತು (ಕಂ ನವಿ. ೧೮-೫೧). 
೨. ಕಡಿಯುವ ಕತ್ತಿ; ಖಂಡೆಯ (?): ಸದ್ದರ್ಶನಾಲಸ್ಮಮೆಂಬ 
ಕೊಂತೆಂಗಳಿಂ ತತ್ವಭೀತಿಯೆಂಬ ತಿವುಗಳುಗಳಿಂ ಸದ್ಲೋಷ್ಠಿದೂರಮೆಂಬ 
ಕಡಿಬಂಡಂಗಳಿಂ ಬೀಟ್‌ ಮೋದುತ್ತುಂ (ಧರ್ಮಾಮೃ. ೧೦-೮೭ ಅಡಿಟ). 
ಕಡಿಗಂಡೈ: ೧. ಈ ನಿಷ್ಮರನಪ್ಪ ತಳಾರನ ಕೈಯೊಳ್‌ ಕಡಿಗಂಡ 
ಮಾಗೆ ಚಜೀಲಕೀಟ್‌ ಪೊಯ್ಸಿಕೊಂಡು ಸಾಯದೆ ವಾತ್ಸಲ್ಮರತ್ನಾಕರನ 
ಮಜಕಿಯಂ ಪುಗುವೆಂ (ಧರ್ಮಾಮೃ. ೬-೯೪). 

[ಕಡ್ಕಿ + ಕಂಡ] 

ಕಡಿಕೆಂಡಂಗೆಯ್‌ (ಕ್ರಿ). ತುಂಡರಿಸು; ಚೂರುಚೂರಾಗಿ ಕತ್ತ 
ರಿಸು: ಗಜಯೂಧನಾಥನ ಬರಿಧನಮೋಕ್ಷಮಪ್ಪಂತು ಪಾಶಮಂಕಡಿ 
ಕಂಡಂಗೆಯ್ದು ಪ್ರತ್ಕುಪಕಾರಮಂ ಮಾಡಿ (ಸಂಡತಂ. ೨೯೭-೭). 

[ಕಡಿಕಂಡ * ಗೆಯ್‌ (ಆ ಕೆಯ್‌,] 


ಕಡಿಕಂಡಂಗೆಯ್ಸು 


ಕಡಿಕಂಡಂಗೆಯ್ಸು. (ಕ್ರಿ). ಚೂರುಚೂರಾಗಿ ಕತ್ತರಿಸುವಂತೆ 
ಮಾಡು; ನಾಶಮಾಡು : ಮುದದಿಂ ಮುಂದಿಟ್ಟು ತನ್ನಂ ರಣಾಜಿರ 
ದೊಳ್‌ ಶ್ರೀವಿಜಯಾಸ್ತ್ರದಿಂದೆ ಕಡಿಕಂಡಂಗೆಯ್ಸುವೆ.ಂ.(ಶಾಂತೀಶ್ವ. 
೫-೨೦೪). [ಕಡಿಕ್‌ಂಡರಗೆಯ್‌'4 -ಸು,] 
ಕಡಿಕಂಡಮಾಡು (ಕ್ರಿ), - ಕಡಿಕಂಡಂಗೆಯ್‌ : ಯುದ್ಧದಲ್ಲಿ ಶತ್ರು 
ಗಳನ್ನು ಕಡಿಕಂಡಮಾಡಿದನು (ಸಕವೈ. 13%, ಪ್ರಸ್ತಾವ). 
[ಕಡಿಕಡ 4 ಮಾಡು,] 
ಕಡಿಕತ್ತಿ "ಕಡಿಗತ್ತಿ' ನೋ. 
ಕಡಿಕಾಳಗ (ನಾ). ಸಣ್ಣಯುದ್ಧ ; ತುಂಡುಕಾಳಗ; ರಾಜ್ಯದ ಗಡಿ 
ನಿರ್ಣಯಕ್ಕಾಗಿ ಮಾಡುವ ಯುದ್ಧ (?) : ಯೆತ್ತಿದ ಮೊನೆಗೆ ಮಂಂತು 
ಕಡಿಕಾಳಗಕ್ಕೆ ಪಿಂತು ಆಟದ ಬೀಳಿಗೆರಡುಗೆಜಕಿ ಶಿವಧರ್ಮ್ಮ ನಿರ್ಮ್ಮ೯ಳನ್‌ 
(ಎಕ ೫11, ತಿಪಟೂ. ೧೦೪-೨೪; 1130). [ಕಡ್ಕಿ? * ಕಾಳಗ (೮ ಕಾಳೆಗ)) 
ಕಡಿಕ್ಕು, (ಕ್ರಿ). ಕತ್ತರಿಸಿ ಹೋಗು; ಕಿತ್ತುಹೋಗು: ತಸಸುಭೆ 
ಯೊಸರ್ದು ತೊಟ್ಟಡುನ ಬಿಂದುಗಳ ಸಾಲಿಡೆನಲು ಕಡಿಕಿ ಭಹದುಗುವ 
ಹಾರದ ಮುತ್ತುಗಳ ಮಣಿಗಳೆಡೆವಿಡದೆ ಸೂಸುತಿರೆ (ಜೈಮಿಭಾ. ೧೧-೧೭). 
(2) 
ಕಡಿಕ್ಕು, ಕಟುಕ್ಕು, ಕಡುಕು, (ನಾ). ೧. ಕಡಿದದ್ದು; ತುಂಡು; 
ಹೋಳು; ಖಂಡ: -ಉಡಿದ ತೊಡೆಗಳ... ತೋಳಿನ -ಕಡಿಕುಗಳ 
ರಣಮಹಿ ಭಯಾನಕರಸಕೆ `ಗುಜಕಿಯಾಯ್ತು (ಕು ವ್ಯಾ.ಭಿ ೬. ೮-೮೧); 
ಕಡಿಕುಗಳು ಜೀವವ. ಪಡೆಯವೇ ನಿನ್ನಂತೆ ದ್ರೋೋಣಸುತಾಸ್ತ್ರ ಬಾಧೆಯಲಿ 
(ನಿಧಾಗ. ೬-೧೬-೩೫). ಕುಕ್ಕು :೧. (ಕಿ). ಕಡುಕ್ಕು: ಎ೨. ಸಿಪ್ಪೆ; 
ಕೆಬ್ಬೆ: ಎಳನೀರು ಕಾಯನ್ನು ಚಿಕ್ಕಿ... ಕುದಿಸಿ 'ಕಾಯಿಯ ಮೇಲೆ 
ಒಂದು ಕಡುಳನ್ನು ತೆಗೆದು ಒಂದು ದುಡ್ಡು ತೂಕ ಹಿಪ್ಪಲಿಚೂರ್ಣವನ್ನು 
ಎಳನೀರಿನೊಳಗೆ ಪಾಕಿ (ಸಕವೈ..೪೬೨ ಪಂ). (ಕಡ್ಡಿ *.-ಕ್ಕು] 
ಕಡಿಕುವಲೆ (ನಾ). ಒಂದು ಬಗೆಯ ಬಲೆ: ಪೊರಳಿದುವು ಕಾಲಾಳುಗಳ್‌ 
ಳಡಿಕುವಲೆಗಳಿಂದುರುಳಿದುವು ನೆಲನಗೆಲಕಂ ಹಾಸಿ (ತುರಂಗ, ೬೨-೨೨). 
[ಕಡಿಕು? + ಬಲೆ] 
ಕಡಿಕೆ (ನಾ). ಧಾನ್ಯನನ್ನು ಸಂಗ್ರಹಿಸಿ ಇಡುವ ಜೊಡ್ಡ ಪಾತ್ರೆ; 
ಗಳಗೆ: (ಧಾನ್ಮ, ಸೆತ್ತೆ, ಮೊ.ನ್ನು : ಹಾಕಿಡುವುದಕ್ಕೆ ಸಾ, ಒಂದು 
ಸ್ಥಳದಲ್ಲಿ ನೆಟ್ಟಿರುವ) ಪಾತ್ರೆ; ತೊಟ್ಟಿ ; ಗಳಗೆ ; ಕಡಿಕೆ; ಓಡೆ (Bin. 
ಇಂಕನಿ). 2. 1! ತುಳು. ಕದಿಕೆ] 
ಕಡಿಕೆಯ್‌,, ಕಡಿಗೆಯ್‌ (ಕಿ). ತುಂಡುಮಾಡು; ತುಂಡರಿಸು; 
ಕತ್ತರಿಸು: ಶರವರ್ಷದಿನಂದಲ ಯೆ ಕಡಿಕೆಯ್ದು ಬಿಡದೆಡೆವಜನಂ ಮಾಡಿ 
ದುವು ಗುರುತನೂಜನ ಕಣೆಗಳ* (ಪಂಪಭಾ. ೧೨-೮೧): ಕಡಿಗೆಯ್‌ : 
ಅರ್ಜುನಿಯ ಮೇಲೆ ಗದೆಯಂ. ತೆಗೆದಿಡಲ್ಯವನದಂ' ನಡುವೆ ಕಡಿಗೆಯ್ಯ 
ಲೆಂತೊದೆಗಿದನೊ (ಚೈಮಿಭಾ. ೨೨-೩೨). [ಕಡ್ಮಿ * ಕೆಯ್‌,] 
ಕಡಿಕೆಯ್ಕ್‌ "ಕಡುಕೆಯ್‌' ನೋ. 
ಕಡಿಕೊಂಬು, ಕಡಿಗೊಂಬು (ನಾ). ಕತ್ತರಿಸಿದ ಕೊಂಬೆ; ತುಂಡು 
ಮಾಡಿದ ರೆಂಬೆ: ಶರಪಂಜರನಂ ಯನುಕುಂಜರಕ್ಕೆ ಕಡಿಕೊಂಬುಮಾಡಿ 
ಕಡಿಬಂಡಮೆನಲ್‌ ಕರವಾಳಿ 0೦ ನಂದನನಾಜಿರಂಗಡೊಳ್‌ ಪೊಯ್ಯೆ 
(ಪಂಠಾಮಾ, ೧೩-೧೦೮) ; ವನಸ್ಪತಿಗಳ ಕಡಿಕೊಂಬಂ ಮೇಡು£ದು 
ನಿರಮ್ಮಳಸರೋವರಜಲಂಗಳಂ ಊಡಿ (ತತ್ತ್ವಪ್ರ. ೩೨೯). 
ಕಡಿಗೊಂಬು : "ಕಡಿಗೊಂಬುಗೊಳ್‌' ಪರಾ. 
[ಕಡ್ಡಿ + ಕೊಂಬ್ಯು] 
ಕಡಿಬಂಡ "ಕಡಿಕಂಡ' ನೋ. 
ಕಡಿಗೆ "ಕಡಿಕ್ಶ' ನೋ. 


೧೪೧೦ 


ಕಡಿಗೊಂಬು 


| ಕಡಿಗಂಟು "ಕಡುಗಂಟು' ನೋ. 
| ಕಡಿಗಂಡ, (ನಾ). ತೀವ್ರ ಅಪಾಯ ; ದೊಡ್ಡ ಕುತ್ತು (೪. 
[ಕಡಿ (ಆ. ಕಡಿದು) 4 ಗಂಡ್ಯ) 
ಕಡಿಗಂಡ್ಕ "ಕಡಿಕಂಡ' ನೋ. 
3| ಕಡಿಗಡಿ; (ಕ್ರಿ).`ತುಂಡಾಗುವಂತೆ ಸೀಳು, -ಕತ್ವ್ಯರಿಸು: ಬಾಣನ 
ತೋಳುಗಳ ಕಡಿಗಡಿದು ಮೆಜಸಿದನಾಹವಾಗ್ರದಲಿ (ನಿಭಾಗ. ೩-೨-೩೬). 
(ಕಡ್ಮಿ*- ಕಡ್ಡಿ) 
ಕೆಡಿಗಡ್ಮಿ (ನಾ). - ಕಡಿಕಂಡ ೧: ಕಡಿಗುಟ್ಟದ ತೆಆದಿಂ ಕಡಿಗಡಿಯಾಗಿರೆ 
ಪೋರ್ಪುನೆರಡು ಕೋಟಃಗಳಂ ಕಂಡು (ಶಾಂತಿಪು. ೯-೪೫). 
[ಕಡ್ಮಿ * ಕಡ್ಮಿ] 
ಕಡಿಗತ್ತಿ, ಕಡಕತ್ತಿ, ಕಡಗತ್ತಿ, ಕಡಿಕತ್ತಿ (ನಾ). ಕಡಿಯಲು ಬಳ 
ಸುವ ಕತ್ತಿ; ಮಚ್ಚುಗತ್ತಿ: ಕಡು[ಡಿ)ಗತ್ತಿ ... ಜವದಾಡೆಗಳೆಂಬ 
ಬತ್ತಿ (ಸಾಯುಧಗಳಿಂ (ವಿವೇಕ. ೨೬೨) ; 'ಪಿಡಿದು ಹಲಗೆಯ .. . ಪಿಂಡಿ 
ವಾಳಾಸಿ ಕಡಿಗತ್ತಿ ಚೂರಿ (ನವಮೋ. ೨೩-೫೬). ಕೆಡಕತ್ತಿ, : ಕಡಕತ್ತಿ 
ಯನ್ನು ತರಿಸಿ ಎಲ್ಲರಿಗೂ ಒಂದೊಂದು ಎಳನೀರನ್ನು ಕೆತ್ತಿಕೊಟ್ಟಿ 
(ಚೆ೦ಗಾಳ್ವ. ೩೪೩). ಕಡಗತ್ತಿ ು:: ಕರದೊಳಗಣ ಕಡಗತ್ತಿ ಕಂಬದಿ 
ಯಾನು ಹರುಷದಿ ಯೊಡ್ಡು ಪಾವಡಿಯ ಶಿರದೊಳು ಕಟ್ಟಿದ ಹುಳಿಗಾರೆ 
(ಜೀವಕಸಾಂ. ೨-೧೩). ಕಡಿಕತ್ತಿ : ಕುಡುಗೋಲ್‌ ಕೊಡಲಿ ಕೈ ಪಾರೆ 
ಗುದ್ದಲಿ ಮಚ್ಚು ಕಡಿ[ಪಾಠಾಂ. ಡು]ಕತ್ತಿ ದಬ್ಬುಕಗಳನು ಬಿಡದಾಂತು 
ನಡೆದರು (ಕುರಾಸಾಂ. ೪೧-೪೮) ; ಶಾಕಮಾಂಸಗಳನ್ನು ಖಂಡಿಸುವುದಕ್ಕೆ 
ಸಾಧನವಾಗಿ ಒರೆಯಿಲ್ಲದಿರುವ ಒಂದು' ಕಡು[ಡಿ) ಕತ್ತಿಯನ್ನು (ಕೃವಾವಿ. 
[ಕಡ್ಡಿ * ಕತ್ತಿ] 
ಕಡಿಗಲ್‌ (ನಾ). ಗಡಿಕಲ್ಲು; ಬಾಂದುಕಲ್ಲು: ತಳುಕಲ್ಲ ನಾಗಲೇಶ್ವರರ್ಕೆ 
ಕಾಲಂ ಕಳ್ಳಿಕೊಟ್ಟ ... ತೆಂಕಲಿಂಗದ ಕೆಲ್‌ ಎರಡು ಕಡಿಗಲ್‌ ಪಡುವ 
ಲಿಂಗದ ಕೆಲ್‌" (ಶಾಸಪ. ೨೮-೨೨ ; 991). [ಕಡಿ (ಆ ಕಡ್ಮೆ) * ಕಲ್‌] 
ಕಡಿಗಳೆ (ಕ್ರಿ). ಕಡಿದು ಕೆಡಹು; ಕತ್ತರಿಸಿ ಒಗೆ: ಖಡ್ಗವ ಹಿಡಿಮ 
ಹಲಗೆಯಗೊಂಡ ಕೋಪದಲೊಡನೆ ಹರಿತಕೆ ಬೋಳೆಯಲಿ ಕಡಿಗಳೆದ 
ಖಡ್ಗವನು (ಕಾಶಿರಾ. ೩೩-೫೬); ಜಗದುಪತಿ ಕಡಿಗಳೆದನಸುರನ ಕೈಯ 
ಕಾರ್ಮುಕವ (ನಿಭಾಗ. ಗಿಂ೬೯-೩೬). [ಕಡ್ಡಿ + ಕಳ್ಳಿ] 
ಕಡಿಗುತ್ತಿಗೆ (ನಾ). ಒಂದು ಬಗೆಯ ತೆರಿಗೆ (?): ಗಡ್ಡಿ ಬೆದ್ದಲು ತೋಟ 
ಮನೆ ಕಡಿಗುತ್ತಿಗೆ ಆಜುವಣವನೂ ಬನಗುತ್ತಿಗೆ ಆ ಚತುಶ್ರೀಮೆಯೆೊಳಗೆ 
ಏನುಂಟಾದ ಸರ್ವಸ್ವಾಮ್ಯ' (ಮೈ ಆರಿ. ೧೯೪೨, ೩೭-೩೪; 1360). 
[ಕಡಿ 1 + ಗುತ್ತಿಗೆ (ಆ ಗುತ್ತಗೆ)] 
ಕಡಿಗೆ, (ನಾ). 'ಕಡಗ ಹೊಜೆಯುವುದು; (ಕೆತ್ತನೆಯಲ್ಲಿ) ಗಾಡಿ 
ಹೊಡೆಯುವುದು ; “ಕಡೆತ” (ಸಿದ್ದರಾ. ಕೋಶ) : ಈಯಳತೆಯಾಯ 
ಧಿಷ್ಮಾನವೀ ರೇಖೆಯಾ ಖಂಡೆಯಂ ಕಡಿಗೆಯಾ ತಾನವೀಯಾಯವೀ 
ಗೃಹವೆಂದು ಹೆಸರಿಡುವರಿಲ್ಲೆಂದು ಹಿಂದು ಮುಂದೆ (ಸಿದ್ಧರಾ. ೩-೪೩). 
[< ಕಡ್ಮೆ + -ಗೆ?) 
ಕಡಿಗೆ (ನಾ). (ಕರಾ) ಎಳೆಯ ಹಲಸಿನ ಕಾಯಿ; ಗುಜ್ಜೆ: ಹಲಸಿನ 
ಕಡಿಗೆಗೂ ಅಭಾವವಿಲ್ಲ (ಮುಗಿಯು. ೩೩೯) ; ಒಂದು ಐವತ್ತು ಕಡಿಗೆ 
ಯಾದರೂ ವರ್ಷಕ್ಕೆ ಸಿಕ್ಕುತ್ತದೆ (ಮರಮ. ೧೨೮). (2) 
ಕಡಿಗೆಬೆಲ್ಲ (ನಾ). ಒಂದು ಅಳತೆಯ ಬೆಲ್ಲ: ಅಲೇಮನೆ ಸೂಳುಂಡೆ 
ದಿನ ೧ಕ್ಕೆ ಕಡಿಗೆಬೆಲ್ಲ ೫೦೦ (ಎಕ. ೫1, ಹಿರಿಯೂ. ೮-೨೧ ; 1589). 
*ಗೆಡಿಗೆಬೆಲ್ಲ' ಪರಾ. [ಕಡಿಗೆ? + ಬೆಲ್ಲ] 
ಕಡಿಗೆಯ್‌ "ಕಡಿಕೆಯ್‌' ನೋ. 
ಕಡಿಗೊಂಬು "ಕಡಿಕೊಂಬು' ನೋ. 


10 


೧೫). 


33 


ಕಡಿಗೊಂಬುಗೊಳ್‌ ೧೪೧೧ 


ಕಡಿಗೊಂಬುಗೊಳ್‌ (ಕ್ರಿ). ಕತ್ತರಿಸಿದ ಕೊಂಬೆಯನ್ನು ಉಳ್ಳ 
ದ್ಹಾಗು, ಪಡೆ: ಸ್ಥಿರಮೂಲಮನಾಲದ ಪೆರ್ಮರನಂ ಕಡಿಗೊಂಬು 
ಗೊಂಡ ಕಾಲವ್ಯಾಳದ್ವಿರದಕ್ಕೆ ನರಕಳೇಬರ ಜರತ್ತೃಣಗ್ರಾಸ.ಮಾತ್ರಮಾ 
ವುಡೊ ಗಹನಂ (ಮಲ್ಲಿಪು. ೯-೬೧) ; ಒಂದೊಂದೆಡೆಯೊಳಡವಿಯಾನೆಗಳ್‌ 
ಕಡಿಗೊಂಬುಗೊಂಡ ತದುಕಿನ'ಮುರದ ಮುಜಕಿಗಣ್ಣೊಳೊಗೆದ ಪಗಿನೊಳ್‌ 
(ಚಂದ್ರಷು. ೫-೬೫ ವ). [ಕಡಿಗೊಂಬು (ಆ ಕಡಿಕೊಂಬು) * ಕೊಳ್‌] 

ಕಡಿಗೊಳ್‌ (ಕ್ರಿ). ಸೊಂಟಕ್ಕೆ ಎತ್ತಿಕಟ್ಟು, ಸಿಕ್ಕಿಸು. ಅಳ 
ವಡಿಸು: ಸುಡುದಲೆ ಬಿಟ್ಟ ಕಣ್‌: ಕಲಿಮೊಗಂ ಕಡಿಗೊಂಡುಡೆ ಬೆಟ್ಟ 
ತಪ್ಪ ಕೈಯಿಡಿದು ಪೊರಳ್ಳಿ ... ಬಂದನದೊರ್ವನಂದು ಬಿಲ್ವಿಡಿದು 
(ಅರ್ಥನೇ. ೬-೫೦). [ಕಡಿ + ಕೊಳ್ಳ್‌] 

ಕಡಿಚಣ (ನಾ). ಉಗುರುಗಳನ್ನು ಕತ್ತರಿಸುವ ಸಾಧನ (?) : ತುಜು 
ಬಿಂಗೆ ಬೆಳೆದುದಕ್ಕೆ ಕೊಟಕಿಗುರಳ ಮತ್ತೆ ಹರಿವ ನಖಕ್ಕೆ ಕಡಿಚಣ ಮತ್ತೆ 
ಉಸುರಿನ ದೆಸೆಯ ನಾಸಿಕಕ್ಕೆ ಕಸನ ತೆಗೆವುದಕ್ಕೆ ಆಂಗುಲ ಸಂಗಿ (ಸರ್ವವ. 
೧೨೫-೬೩೭) (?] 

ಕಡಿತ, (ನಾ). ೧. ಕಚ್ಚುವಿಕೆ; ಹಲ್ಲಿನಿಂದ ಕಡಿಯುವಿಕೆ : ಒಂದಣ 
ಕಡಿತಕ್ಕೊಂದಿನಿಸಂಜದೆ ಒಂದಿದೆ ಕಡುಗೋಪದಿಂದ ನಿಂದು ಕಾದಿ ಬೀಳ್ದಾ 


ಕೋಡಗದೊಳೆಗೊಂದು ಮರಣಮನೆಯ್ದಿ ದುದು (ನೇಮಿಸಂ. ೭-೨೪); | ' 


ಇತ್ತೀಚಿಗೆ ಸೊಳ್ಳೆ ಕಡಿತ ಹೆಚ್ಚಾಗಿದೆ (ರೂಢಿ). ೨. ನವೆ; ತುರಿಕೆ: ಆಗ 
ವನು... ತುರುಚಿ ಗಿಡದ ಮೇಲೆ ಬಿದ್ದನು: ಅವನ ಕೈಗಳಿಗೆ] ಕಡಿತ 
ಹತ್ತಿತು (ಪುನರು. ೫೬). [ಕಡಿ + -ತ್ಯ] 
ಕಡಿತ್ಕ (ನಾ). ೧. ಕತ್ತರಿಸುವಿಕೆ; ಕಡಿಯುವಿಕೆ; ಕಟಾವು; 
ಛೇದನ: ಅರಸ ನಿನ್ನಯ ಕೊರಳ ಕಡಿತಕೆ ಸರಳು ಕುದಿತದಲೆನಗೆತನ 
ಗೆಂದೊಜಲುತಿವೆ (ಕುವ್ಯಾದ್ರೋ. ೧೦-೫೩). ೨: ವಟು; ಹೊಡೆತ: 
ಪರಶುರಾಮನ ಕೊಡಲಿ ಕಡಿತವ ಧರಿಸಲಾಪೆನು ವಿಲಯಭೈರವ 
ನಿಜಕಿದೆಡಂಣಿನು (ಕು ವ್ಯಾ-ಭಿ ೬. ೧೦-೬) ; ಒಂದು ದೆಸೆಯೊಳ್‌ ಪರಶು 
ಗಳ ಕಡಿತಮೊಂದು ದೆಸೆಯೊಳ್‌ ಶಿಲಾವರುಷಂಗಳು (ಚೆಬಪು. ೨೮-೨೩) ; 
ದೈತ್ಯರ ಕಡಿತಕೊಳಗಾಗದ ಹಯಂಗಳ ಪೊಡವಿಯೊಳು ತಾ ಕಾಣಿ 
(ಕೋಗಯ. ೨೩-೫೦). ೩. (ಉಕ) ಪಗಡೆ, ಲೆತ್ತ ಮೊದಲಾದ 
ಆಟಗಳಲ್ಲಿ ಕಾಯಿಗಳನ್ನು ಹೊಡೆಯುವಿಕೆ, --ಕೊಲ್ಲುವಿಕೆ: 
ಕಡಿತ ಆಗಬೇಕಾದರೆ ಈಗ ಹತ್ತು ಬೀಳಬೇಕು (ರೂಢಿ). ೪. ಕಡಮೆ 
ಮಾಡಿದ್ದು ; ಕುಗ್ಗಿಸಿದ್ದು; ಖೋತ. 
ಕಡಿತಹಾಕು - ಕಡಮೆಮಾಡು ; ಖೋತಾಮಾಡು : ಬೊಕ್ಕ ಸವು 
ಬರಿದಾದಾಗ . .. ನೌಕರರ ಪಗಾರವನ್ನು ಕಡಿತಹಾಕಿರಿ (ರೂಪಸಂ. ೨೫). 
[ಕಡಿ + -ತೃ) 
ಕಡಿತ್ಕ, ಕಡತ (ನಾ). ೧. ಬಳಪದಿಂದ ಬರೆಯುವುದಕ್ಕಾಗಿ ತಯಾ 
ರಿಸಿದ ಕಪ್ಪುಲೇಪನವುಳ್ಳ ಬಟ್ಟಿಯ ಪಟ್ಟ; ಲೆಕ್ಕದ ಪುಸ್ತಕ: 
ಪಡೆದ ಧನಕ್ಕೆ ಲೆಕ್ಕಮಿಡಲಿಂದ್ರನಗಂ ಬಳಪ ಂ ಧರಾತಳಂ ಕಡಿತ 
ಮಹೀಶ್ವರಂ ತಗುಳೆ ಬಾಜಿಸುವೊಂ (ಶಾಂತಿಪು. ೯-೧೪೭); ಪೊಸಪೊನ್ನ 
ನೀರಾಜುಸಾವಿರಮನುಜ್ವಳ ಹರ್ಷದಿಂ ತರಿಸಿ ಕಡಿತ ಕ್ಕೆ ಬರೆಯಿಸಿ 
(ಪದ್ಮರಾ. ೫-೪೦); ಪದೆವಿಟ್ಟು ಕಡಿತದೊಳ್‌ ಬರೆದು ಮಾಡಿದ ಕೃತಿ 
ಯಲ್ಲ (ಮೋಹತ. ೧-೨೧); ಈ ಕಾಗದವ ಸೇನಬೋವರ ಕಡಿತಕ್ಕೆ ಬರೆಸಿ 
(ಎಕ. ೪111, ಸೊರಬ. ೫೪೮-೧೫; 1686). ೨. ಪಗಡೆ, ಚದುರಂಗ 
ಮೊದಲಾದ ಆಟಗಳ ಹಾಸು, ಹಲಗೆ: ಕಡಿತಮಿಕ್ಕಿದಂತಿರ್ದ 
ಸಮಚತುರಶ್ರಂ... ಕುರುಕ್ಷೇತ್ರಮನೆಯ್ಲೆವಂದು (ಪಂಪಭಾ. 
೯-೧೦೪ ವ); ಕಡಿತಮಂ ಬಳಸಿಕೊಂಡಿರ್ಪ ಜೂದುಗಾಅರೆಂಕೆ 
ಯಖ್ಬಡಮಂ ಬಳಸಿಳೊಂಡು: ಕುಳ್ಳಿ ರಳೊಡನೆ (ಅರ್ಧನೇ. ೮-೬೧ ವ), 


25 


30 


ss 


40 


45 


ಕಡಿತಲೆಗೋತ್ರ 


೩. ಚರ್ಮ; ಚರ್ಮದ ಪದರ (?) : ಕಾದಲ್ಕೆಂದೀ ತೆಅದಿನೊಡ್ಡಿನಿಂ 
ದುವು ಭೂತಳಮಳ್ಳಾಡೆ ಕೆಸಜ ಕಡಿತದ ತೆಜದಿಂ (ಪಂಪಭಾ. ೧೦-೫೩) ; 
ಭೂತಳಂ ನೀರೊಳ್ಳಾಸಿದದೊಂದು ಪೆರ್ಗಡಿತದಂತಳ್ಳಾಡಲ್‌ (ಜಗವಿ. 
೧೮-೨೬); ಮೆದುಮಾಡಲಿಕ್ಕೆಂದು ಸಮ್ಮಗಾರರು ಕೆಸರಿನಲ್ಲಿ ಕಡಿತ 
(ಚರ್ಮ)ವನ್ನು ಹಾಸಿ ಇಡುವುದು ಪದ್ಧತಿ (ನಾಡೋಜ. ೨೪೭). 
೪. (ಆಲಂ) ಹತೋಟ; ವಶ; ಅಧೀನ:, ಭರತಾವನೀಮಂಡಳ 
ಸಟ್ಟಂಡವಂಂ ಕಡಿತಕ್ಕೆ ತಂದು (ಶಾಂತಿಪು. ೧೧-೮೪ ವ); ಕಡಿತಕ್ಕೇಜುತ್ತು 
ನಾಲ್ಕುಂ ಕಡಲ ಕಡೆವರಂ ಧಾತ್ರಿ (ಸೌಇಇ. IX-i, ೩೪೩-೫ ; 1226); ಬನ 
ವಸೆ ಪನ್ನಿಚ್ಛಾ ೯ಸಿರೆಮುಮಂ ಕಡಿತಕ್ಕೆ ವೆರಿಸೆ (ಎಕ. ೪, ಬೇಲೂರು. ೧೭-೭; 
1136). ಕೆಡತೆ: ೧. ಯಿ ಕಗದವ ಸೇನಬೋವನ ಕಡತಕ್ಕೆ ಬರಸಿ (ಎಕ. 
೪111, ಸಾಗರ, ೧೬-೧೪ ; 1622) ; ಮುಗಿಯದಿಹ ಲಾಭ ನಷ್ಟಗಳ ಕಡತ 
ದೊಳ್‌ ಅಡೆಂದಿನಾಲೆಕ್ಕವೇ ತೀರ್ಮಾನ? ಬಿಡು ಲಾಭದಾತುರೆವ(ಮಂಕುಕ. 
೫೯೪); ಹೊಟ್ಟಿಗಿಲ್ಲದ ಶಾನುಭೋಗ ಹಳೇ ಕಡತ ತೆಗೆದ (ಗಾದೆ). 
[ಡೇ.॥ ತಮಿ. ಕಡಿತ; ತುಳು. ಕಡತ, ಕಡಿತ; ತೆಲು. ಕಡಿತ, ಕಚಿತ] 


ಕಡಿತ (ನಾ). ಉಂಬಳಿ: ಜಿಯಂಣ್ನನ ಹೊಲದೊಳಗೆ ಆಯಿಗುಳ ಹೊಲ 


ಕಡಿತದ ಹೊಲದೊಳಗೆ ಅಯಿಗುಳೆ ಹೊಲ (ಎಕ. 1x (58), ಬಿಂಗಳೂ. 
೧೬೮-೧೩ ;: 1424). (2) 


ಕಡಿತಕಾಜ (ನಾ). ಕಡಿಯುವವನು; ಕತ್ತರಿಸುವವನು: ಕೌರವ 


ಪಡೆಯ ಹೇರಡವಿಯನು ಸವಜಲು ಕಡಿತಳಾಜರು ಮುಂಡೆ ಹೊಕ್ಕುದು 
ನಕುಲ ಪಾರ್ಥಜರು (ಕುವ್ಯಾಭೀ. ೫-೮). [ಕಡಿತೃ + -ಕಾಜ] 


ಕಡಿತಲೆ (ನಾ). ೧. ಖಡ್ಗ ;-ಕತ್ತಿ: ಸ್ವಸ್ತಿ ಶ್ರೀ ಜಯಕಾಮನ್ವೀರ 


ಪೆರ್ಬ್ಬಾಜನ್‌ ಕಡಿತಲೆ ಮಣ್ಣೆ ಮಾಡಿ ತೊಮ್ಭತ್ತೈ ವರ ಇದೊ (ಎಕ್ಕ 
1x (5), ದೊಡ್ಡಬ ೩೨-೨ ; 909) ; ಎರಡುಂ ಬಲದ ಕಡಿತಲೆಯ ನಾಯ 
ಕರ್‌... ಕಾದೆ (ಸಂಪಭಾ. ೧೦-೮೦ ವ); ಕಡಿತಲೆವೆರಸು.ಪಾಸಿನ 
ಮೇಲೆ ನಿದ್ರೆಗೆಯ್ವೆ ನೆಂಬ. . . ಬೆಳ್ತನಂ (ಧರ್ಮಾಮೃ. ೧೪-೧೩೪);-ಉಗಿದ 
ಕಡಿತಲೆ ಮುಸುಕಿದವು ಚೌರಿಗಳ ಡೊಂಕಣಿ ತುಜುಗಿದವು (ಕುವ್ಯಾದ್ರೋ. 
೮-೫೫) ; ಕಡಿತಲೆ ಕಪ್ಪಿನ ಹರಿಗೆ ಬಳಸಿ ನಿಜಕಿವಿಡಿದುಟ್ಟಿ ದಟ್ಟಿ (ಕುರಾಸಾಂ- 
೨೭-೨೯). ೨. ಗುರಾಣಿ "ಕಡಿತಲೆಕಾಅ) ಪರಾ. 
[?. / ತುಳು. ಕಡ್ತಲೆ] 


ಕಡಿತಲೆಕಾಖ, ಕಡಿತಲೆಗಾಲಅ (ನಾ). ೧. ಕತ್ತಿಯನ್ನು ಹಿಡಿದವನು; 


ಖಡ್ಗಧಾರಿ : ಕಡಿತಲೆಯಂ ತೂಗುತ್ತುಂ ಕಡಿತಲೆಕಾಆರ್‌ ಕಡಂಗಿ ಬರೆ 
(ಪಂರಾಮಾ. ೭-೫೭). ೨. ಗುರಾಣಿ ಹಿಡಿದವನು : `ನಡುವಿರುಳಪ್ಪಾಗಳ್‌ 
ಕಾಪಿನ ಕಡಿತ£ಕಡಿತಲೆ] ಕಾಜರ್‌ ಮಣಿದು ಫಿದ್ರೆಗೆಯ್ದು ದನಅಂದು ಮೆಲ್ಲ 
ನೆಲ್ಡು (ಧರ್ಮಾಮೃ. ೬-೭೭) ; ಕಡಿತಲೆಕಾಜರ ನೆರವಿಯನಾಗಳ್‌ ಬಿಡೆ 
ಬೆಂಬತ್ತಿ ಪಿಡಿದು ಹಿಂಗಾಲಂ ಪಿಡಿದ ಹಲಗೆ ನುಚ್ಚುಂನೂಇರಾಗಲ್ಯಡು 
ಪಿಂದೆಪ್ಪಳಿಸಿ (ಕುಮುರಾ, ೮-೫೧). ಕಡಿತಲೆಗಾಲ:೧ಿ. ಅವಣಿಂ 
ಪೊಆಗೆ ಮಿಂಚಿನ ಬಳ್ಳಿ ಯನನುಕರಿಸುವ ಕಡಿತಲೆಗಾಜರಿಂದಂ( ಧರ್ಮಾಮೃ. 
6-೨೨೬) ; ಮೇಖೆವ ಹಜ್ಜೆಯ ವಂಡೆನಲಗೆಯೆ ಮಣಿಯ ಕೈದಂಡೆಗಳ 
ಜುಣುಗಿಸಿ ತಜುಬಿ ನಿಂದರು ಸಂದ ಕಡಿತಲೆಗಾಜರುಭಯದಲಿ (ಕುವ್ಯಾಭೀ. 
೪-೩೪). ೨. ಡರ್ಮಿನ್‌, ಫಲಕಪಾಣಿ- ಈ ೨ ಕಡಿತಲೆಗಾಇ (ನಾಚಿರಾ. 
೧೩೪). [ಕಡಿತಲೆ * -ಕಾಅ] 


ಕಡಿತಲೆಗಾಅ 'ಕಡಿತಲೆಕಾಅ' ನೋ. 
ಕಡಿತಲೆಗೋತ್ರ (ನಾ). ಒಂದು ವಂಶದ ಹೆಸರು (?)-: ಶ್ರೀಜಿನ 


ಪದಪಂಕಜ ವಿರಾಜಿತ ಮಧುಕರನೆನಿಪ್ಪ ಮಲ್ಲಿಕೊಟ್ಟಿಂ ಪೂ.ಚಿತವನೆ 
ತೀರ್ತ್ಯಕರ ಬ್ರಾಚಿತ ಪ್ರತಿಕೃತಿಯನುಚಿತ ಕಡಿತಲೆಗೋತ್ರಂ (ಮೈಆರಿ. 
೧೯೪೩, ೩೬-೫ ; 13ನೆಯ. ಶತ). [ಕಡಿತಲೆ? + ಗೋತ್ರ) 


ಕಡಿತಲೆಯಾಳ್‌ 


ಕಡಿತಲೆಯಾಳ್‌ (ನಾ). ಖಡ್ಗಧಾರಿಯಾದ. ಅಂಗರಕ್ಷಕ; ಬಿಚ್ಚು 
ಗತ್ತಿ ಕಾವಲುಗಾರ: ಸುತ್ತಲುಂ ಕಡಿತಲೆಯಾಳ್‌ ಕಡಂಗಿ ಬರೆ ಮಾರ್ಗ 
ನೊಡಂಬಡೆ ರಾಜಮಾರ್ಗದೊಳ ನಡೆಯೆ ಹಯಂ ನಿಳಂಬಿತದೆ ಕುಂಡಳ 
ಮಂಡಿತನೇಂ ವಿಳಾಸಮಂ ಪಡೆದನೆಔ (ಪಂಕಾಮಾ...೪-೯), 

[ಕಡಿತಲೆ -- ಆಳ್‌,] 

ಕಡಿತವೆರ್ಗಡೆ (ನಾ). ರಾಜ್ಯದ ಲೆಕ್ಕಪತ್ರಗಳ ಇಲಾಖೆಯ ಪರ 
ಮಾಧಿಕಾರಿ ; ಪ್ರಧಾನ ಕರಣಿಕ : ಶ್ರೀಮನ್ಮಹಾಪ್ರಧಾನ ಸೇನಾಧಿಪತಿ 
ಕಡಿತವೆರ್ಗಡೆ ... ಯೋಗೇಶ್ವರದೇವಂ (ಕಣ, IV, ೨೨-೬ , 1024); 
[ಕಡಿತ]ನೆರ್ಗ್ಗಡೆ ಚನ್ನಿಮಯ್ಯನಾಯಕರು. ಬಿನ್ನಪಂಗೆಯ್ವು (ಸೌ. 
1x-i, ೯೬-೧೧; 1050); ರಾಜಾಧ್ಯಕ್ಷಂ ಕಡಿತನೆರ್ಗ್ಗಡೆ' ಕನ್ನಡಸಂಧಿ 
ವಿಗ್ರಹಿ ದಣ್ಣನಾಯಕೆಂ ಕಾಳಿಮರಸರ್‌ (ಕಇಆ. ೧-೧-೪ ; 1092). 

[ಕಡಿತ್ಯ *-ಪೆರ್ಗಡೆ] 

ಕಡಿತಿ (ನಾ). ಒಂದು ಬಗೆಯ ಜಿಂಕೆ: “ರಾಹಿಷಃ .. . ಗೋಕರ್ಣ 

ವಾದ ಕಡಿ[ನಂಕಾಂ. ಡ]ತಿ? (ಸಿದ್ಧಾಂತಿ; ೧೩೬). 
[+ ತೆಲು. -ಕಡಿತಿ, ಕಣಿತಿ] 

ಕಡಿತಿನ್‌ (ಕ್ರಿ). ಕತ್ತರಿಸಿ ತಿನ್ನು; ಕೊಂದು ತಿನ್ನು: ಒಂದಾಡ ತಿಂಬಾತ 
ಹೊಂದಿದಡೆ ಸ್ವರ್ಗವನು ಎಂದೆಂದು ಅಜನ ಕಡಿತಿಂಬ ಕಟಗ ತಾನಿಂದ್ರ 
ನೇಕಾಗ (ಸರ್ವಜ್ಞ. ೯೩೯). [ಕಡ್ಡಿ *- ತಿನ್‌] 

ಕಡಿದಬ್ಬೆ "ಕಡಿದಾಬ್ಕೆ' ನೋ. 

ಕಡಿದಲೆ (ನಾ). ಕತ್ತರಿಸಿದ ತಲೆ: ರಕ್ಕಸನ ಕಡಿದಲೆಯ ಮೆಟ್ಟದು 
ಮಿಂದ ಬಳಿಕೀ ಖಳನ ಸತಿಯರು ತೊತ್ತಿರಹರು , .. ಫಡ ಪತಿವ್ರತೆ ತಾನು 
ಗಡೆ ಕಾಳ್ಗೆಡದು ನುಡಿವವರಾವು' ಗಡ ದಿಟ ಕಡಿದಲೆಯ ತಾ ಮೆಟ್ಟ 
ಮಾವಳು ಗಡ ಮಹಾದೇವ (ತೊರರಾ. ೫-೩-೫೭, ೫೮); ಕರ ತಾವರೆ 
ಕರುಳ್ತಳ್ಳಿ ತೋಳ್ಕೆಕೆ ಪಯೋಧರ ಖಾನು ಗಜತುಂಡು ಮೊಸಳೆ ನೊರೆತ 
ಕೋಹಿಕ ಫೇನ ಕಡಿದಲೆ ಕಮಠ ಸಂಗರವಿದ್ದುದಂಬುಧಿಯಂತೆ 
(ಮೋಹತ. ೩೫-೨೩). [ಕಡ್ಮಿ + ತಲೈ) 

ಕಡಿದಾಬ್ಕೆ, (ನಾ). ಖಡ್ಗದಂತಹ ಒಂದು ಬಗೆಯ ಆಯುಧ: ಕಣೆ 
ಕೈಯಿಟ್ಟಿ ಪಾಜುಂಬಳೆ ಭಿಂಡಿವಾಳೆ ಸಬಳ ಭಲ್ಲೆಯ ಕತ್ತಿ ಕಡಿದಾಬೆ 
ಕಟಾರೆ ಕೈಗತ್ತಿಗಳಿಂ ಕೊ6ದು (ಚಿಕವಂ. ೧೪-೭). (ಕಡ್ಡಿ?) 

ಕೆಡಿದಾಬೈ, ಕಡಿದಬ್ಬೆ (ನಾ). ಸೊಂಟಪಟ್ಟಿ ; ನಡುಪಟ್ಟಿ: ಮುತ್ತಿನ 
ಹೆಡೆ ರನ್ನದ ದಶರಥಿ' ವಜ್ರ 'ಕೆತ್ತಿದೊಅಸಿಯ ಕಡಿವಾಬೆ ಒತ್ತಿ ಕಟ್ಟಿದ 
ಜವದಾಡೆ ಮೆಜಕಿಯೆ (ಕುಲಾಸಾಂ. ೧೮-೭೭). ಈಡಿದಬ್ಬೆ : ಜಡೆಯ 
ಗೊಂಡೆಯ ಕಂಗಲ ಜೋಡು ಕಟ್ಟಿದ ಕಡಿದಬ್ಬೆ [ಪಾಕಾಃ. ದಾಬು, ದಾಬೆ] 
ಕಯ್ಮ ಸಿಂಗಾಡಿ ತೊಡೆಯ ಬಲ್ಲೆಹ' ಮಿಗೆ .ಮೆಜಕೆಯಲೆಯ್ತಂದರೆಂ 
ದೊಡನೆ ತುರುಕರಾವುತರು (ಕುರಾಸಾಂ. ೧೧-೨೨). 

[ಕಡಿ * ದಾಟೆ (ಆ ದಾವ್ಯ)] 

ಕಡಿದು, ಕಡ್ಮಿ, ಕಡ್ಕು (ಗು). ೧. ತೀಕ್ಷ್ಣವಾದ; ಉಗ್ರವಾದ: 
ಒಳ್ಳಿತು ಮೆಲ್ಲಿತು ಬೆಟ್ಟತು: ತೆಳ್ಳಿತು ಬಸಿದಸಿದು' ಕಡಿದು. ..ತುದು 
ಕಡೆಯೆನೆ ಕೈಕೊಳ್ಳಿಂ ಗುಣವಾಚಿ ಮೇಣ್‌ ತುಕಾರಂ ದ್ವಿತ್ವಂ 

(ಕಮದ. ೭೭). (ನಾ). ೨. ತೀಕ್ಷ್ಣ ವಾದುದು; ಉಗ್ರವಾದುದು : 

ಘೋರಾಎ - ಆದಮಾನುಂ ಕಡಿದಪ್ಪು ದಜಸಿಂದೆ0೦ (ವಡ್ಡಾರಾ. 

೭೩-೪); ಪರಿವಂಬಿನಂತೆ ಕಡಿದಪ್ಪ ಬಿದಿರಡವಿಯಂತೆ ಪುಗಲರಿದಪ್ಪ..... 

ಸಂಸಾರಮಂ ನಂಬಿ ದರ್ಶನಮುಮಂ ವ್ರತಮುಮಂ ಕೆಡಿಸುವುದೆಗ್ಗಿಕೆ 

(ಧರ್ಮಾಮೃ. ೩-೧೮೬) ; ಕಾಗೆಯಡಗೆಂ ತಡೆಯದೆ ಕೊಡಲೊಡಂ ಕಿಡು 

ಗುಮಾ ಕಡಿದಪ್ಪ ಕೋಗಮೆಂದು ನುಡಿವುದುಂ (ವರ್ಧಪು. ೧೬-೫೬ ವ); 

ಅವರ್ಗಿನಿದು, ಕಡಿದು ಎನಗೀ ಸಾವು (ಅಶ್ವ ತ್ಮಾ. ೬೯-೭೫೬). 


೧೪ಗಿ೨ 


ಕಡಿಮೆಟ್ಟು 


೩. ಏರುಗಡೆ ಇರುವುದು ; ಇಳಿಜಾರಲ್ಲದುದು : ಇಲ್ಲಿಂದ ಮುಂದೆ 
ಈ ಬೆಟ್ಟಿ ಕಡಿದು ; ಸಿದ್ಧಗೆತಿ ಇಲ್ಲದವರಿಗೆ ಹೋಗಲಾಗುವುದಿಲ್ಲ (ನಚಭಾ. 
೧೫೧) ; ಎತ್ತರವಲ್ಲದಿದ್ದರೂ ಕಡಿದಾಗಿರುವ ಎಡದಡವನ್ನೂ ಜಃ 
ಕುರಚಲು ಗಿಡಗಳನ್ನು ತೊಳೆಯುತ್ತದೆ (ಮಲೆನಾ. ೧೯). ೪. ಕಷ್ಟ 
5| ವಾದುದು; ಕಠಿನವಾದುದು: ಈ ಕೆಲಸ ಬಹಳ ಕಡಿದಾದದ್ದು (ರೂಢಿ). 
೫. ತಗ್ಗು ; ಹೆಳ್ಳ ; ಕೆಬ್ಬರಿ: ಆ ಮೂಕ ಪ್ರಾಣಿಯು ಕಡಿದಿಗೆ ಬಿದ್ದು 
ಬಡಿದಾಡುವದು ಆತನಿಗೆ ಗೊತ್ತಾಯಿತು (ಸತ್ವಸಾ. ೯೩). ೬. (ಆಲಂ) 
ಹುರುಪು; ಉತ್ಸಾಹ: ರೇನಕ್ಕನೂ ಕಡಿದಿನಿಂದ ಓಡಾಡಿ ಹರಿ ಹೇಳು 
ತ್ರಿದ್ಧಾಳೆ (ಬೆಳುಮ. ೩೬). ಕೆಡಿ: ೧. "ಕಡಿಗಂಟು', "ಕಡಿಗಂಡ್ಮ' 
0| ಪರಾ. ಕೆಡು: ೧. "ಕಡುಕಾಯ್‌', "ಕಡುಗಂಪು' ಪರಾ. 
ಐ"ಕಡ್ಮಿ'"ಕಡು'.ಎಂಬಿವು "ಕಡಿದು? ಎಂಬುದಕ್ಕೆ: ವ್ಯಂಜನಾದಿ 
ಯಾದ ಶಬ್ದಸೇರಿ ಸಮಾಸವಾದಾಗ ಬರುವ ಸಂಕ್ಷಿಪ್ತ ರೂಪಗಳು. 
[ದೇ.॥ ತಮಿ; ಕಡು, ಕಡುಮೈ, ಕಡಿ; ಮಲ. ಕಡು, ಕಡಿ; ತುಳು. 

ಕಡು, ಕಡ್ಡ್‌ ; ಕೊಡ. ಕಡೀಪ; ತೆಲು. ಕ್ಷಡಿದಿ] 


(18| ಕಡಿದೋಳು (ನಾ). ಕಡಿದ ತೋಳು; ಕತ್ತರಿಸಿದ ತೋಳು: ಕರ 


ಶಾ 


ತಳದ ತಳಿರೆಲೆಯ ಕಡಿದೋಳುಗಳ ಕೊಂಬುಗಳ ಬೆರಳ ಕಳಿಕೆಯ ತಲೆಯ 
ಫಲಬಂಧುರದ .. . ರಣವನವೆಸೆದುದು (ಕುವ್ಯಾದ್ರೋ, ೬-೪೨). 
[ಕಡಿ * ತೋಳು (೮ ತೋಳ್‌)) 

ಕಡಿನಾಳಿಕೆ (ನಾ). ಕತ್ತರಿಸಲ್ಪಟ್ಟಿ ನಾಳ: ಅರಳ್ವ ಕಡಿನಾಳಿಕೆಯ 

ರಕುತಕೆ ಮರಲ್ವ ಭೂತವ್ರಜದ (ಕುವ್ಯಾಕ. ೧೫-೩೩). 
[ಕಡ್ಡಿ * ನಾಳಿಕೆ] 

ಕೆಡಿನುಚ್ಚು (ನಾ). ತುಂಡಾದ.ಕಾಳು; ದಪ್ಪನುಚ್ಚು : ಎರಡಬ್ಬೆ 
ಮಾಡಿದರೆ ಕಡಿನುಚ್ಚು ಆದಾವು ನೋಡಣ್ಣ ನಿನ್ನ ಮಡದಿಯ (ನಾಪದ. 
೮೯). [ಕಡ್ಕಿ + ನುಚ್ಚು] 

ಕಡಿಪು (ಕ್ರಿ). ಕೊಲ್ಲಿಸು; ಕಡಿಸು : ರವಿತನಯಂ ತನಗೆ ಜ್ಮೇಸ್ಮನಾದ 
ಸಹಜಾತನಾಗಬೇಕೆಂಬುದನಆಯದೆ ರಾಜ್ಯ ಕಾಮುಕನಾಗಿ ಬವರದೊಳ್‌ 
ಕಡಿಪಿ ಪಿರಿದಾಗಿ ದುರ್ಯಶಮಂ ಪಡೆದೆನೆಂದು ಚಿಂತಾಕ್ರಾಂತನಾಗಿ 
(ಭಾರಶಾಂ. ೨). [ಕಡಿ ೬ -ಪು,] 

ಕಡಿಪ್ಪು (ಕ್ರಿ). ಕಡಿದಾಗಿರುವಿಕೆ: ಸಂಪಾತಿ ಕುಳ್ತಿರ್ದ. ಶಕುನಿ ಶಿಲೆ 
ಯಿರ್ಪೆಡೆಯ ಕಡಿಪುಮಂ ( ಶ್ರೀರಾಮಾ.೫೪೨-೭೩); ಸ್ವಲ್ಪ ದೂರ ಹೋದ 

ಮೇಲೆ ಗುಡ್ಡದ ಕಡಿಪು ಕಡಿಮೆಯಾಗತೊಡಗಿ, ಕಡೆಗೆ ಸಮತಟ್ಟಾಗುತ್ತಾ 

| ಬಂದಿತು (ಮಲೆಮ. ೨೫೧). [ಕಡಿ (ಆ ಕಡಿದು) + -ಪ್ಪು) 

| ಕೆಡಿಪೆಂಡೆ (ನಾ). ಕಾಲಲ್ಲಿ ಧರಿಸುವ ಒಂದು ಬಗೆಯ ಆಭರಣ : ಕಿರಿ 

ಗೆಜ್ಜೆ ಕಡಿಪೆಂಡೆ ಘಂಟಾ ಕಟಸೂತ್ರ ವರ ಹಾರ ಪದಕ ಶ್ರೀವತ್ಸಳೌಸ್ತುಭ 
ರತ್ನ್ನ (ವಾದಿಕೀ. ೭೨). (ಕಡಿ? + ಪೆಂಡೆ, (ಆ ಪೆಂಡೆಯ)) 
ಹೆಡಿಮಣ್ಣು (ನಾ). ಒಂದು ಊರಿನ ಹೆಸರು (?). 
ಕಡಿಮಣ್ಣ ಕೋಲ್‌ - ಒಂದು ಬಗೆಯ "ಅಳತೆಗೋಲು: 
ಕಡಿಮಂಣಕೋಲಿನಲಳೆದು ಸರ್ವನಮಸ್ಕವಾಗಿ ಕೊಟ್ಟ ಕೆಯಿ (ಸೌಇಇ. 
XX, ೨೪೮-೬೭ ; 1228). [ಕಡಿ? + ಮಣ್ಣು (೮೭ ಮಣ್‌) 

“| ಕಡಿಮಾಡು (ನಾ). ಇಳಿಜಾರಾದ ಸೂರು, ಛಾವಣಿ: ಎಲ್ಲರೂ 
ಕೊಟ್ಟಿಗೆಯ ಕಡಿಮಾಡಿನ ಆಶ್ರಯದಲ್ಲಿ ಸ್ವಲ್ಪಹೊತ್ತು ವಿಶ್ರಮಿಸಿ 
ಕೊಳ್ಳಲು ನಿಶ್ಚಯಿಸಿ ನಿಂತರು (ಮಲೆಮ. ೬೭೦). 

[ಕಡ್ಮಿ ( ೮ ಕಡಿದು) ಮಾಡ್ಕು (ಆ ಮಾಡ್ಕ)) 
ಕಡಿಮೆ "ಕಡಮೆ ' ನೋ. 
ಆ | ಕಡಿಮೆಟ್ಟು'(ನಾ). ಕುದುರೆಯ ಗೊರಸು ಮೆಟ್ಟಿದ ಗುರುತು (8). 
(ಕಡಿ? + ಮೆಟ್ಟ್ಟು) 


258 


30 


ಕಡಿಮೆಯ್ಯ 


ಕಡಿಮೆಯ್ಯ (ನಾ). ಒಬ್ಬಾತನ ಹೆಸರು: ಕಡಿಮೆಯ್ಮಜ್ಣಳ ಪೊರ್ಗ್ಗೆ 
ಸ್ವಥನಂಗೆಯೆ (ಎಕ. ೪111, 'ಸೊರಬ, ೨೩೪-೫; 999), , [2] 

ಕಡಿಯಕ್ಕಿ (ನಾ). ನುಚ್ಚಾದ ಅಕ್ಕಿ; ಒಡಕಲು ಅಕ್ಕಿ: ಕಡಿಯಕ್ಕಿ 
ಯಂತೆ ಕತ್ತರಿಸಿ. . . ಹುರಿದು ಮೃದುಮಾಡಿ (ಸೂ ಪಶಾ, ೪-೨೨); 
ಪಡಿಗೆ ಬಂದವನಿಗೆ ಕಡಿಯಕ್ಸಿ ಆಗದೇ? (ಗಾದೆ). "ನುಚ್ಚಕ್ಕಿ' ಪರಾ. 

[ಕಡ್ಡಿ * ಅಕ್ಕಿ] 

ಕೆಡಿಯಣ "ಕಡಿವಾಣ' ನೋ. 

ಕೆಡಿಯಾಣ "ಕಡಿವಾಣ' ನೋ. 

ಕೆಡಿಯಾಣಿ "ಕಡೆಯಾಣಿ' ನೋ. 

ಕಡಿಯಾಲ (ನಾ). ಹೆಕ್ಕರಿಕೆಯ ಸೊಪ್ಪು : “ಶಂಖಿನಿ, ಚೋರಪುಷ್ಟೀ, 
ಕೇಶಿನೀ-೩. ಕಡಿಯಾಲದ ಗಿಡದ ಖೆಸರುಗಳು, ಹಕ್ಕರಿಕೇಸೊಪ್ಪಿನ 
ಹೆಸರು ” (ಸಿದ್ಧಾಂತಿ, ೧೨೩). [?) 

ಕೆಡಿಯಿಸು, (ಕ್ರಿ). (ಬಾಣದಿಂದ) ತುಂಡಾಗುವಂತೆ ಹೊಡೆ, 
ಸೀಳು: ತುಡುಕುವಾನೆಗಳ ಸುಂಡಿಲ ಕಡಿಯೆಚ್ಚನು . .. ಕಾಲವರನು 
ಮಡುಹಿದನಾ ವೀರರಾಮ (ಕುರಾಸಾಂ. ೨೦-೩೧). [ಕಡ್ಕಿ *-ಇಸ್ಕು] 

ಕಡಿಯಿಸ್ಕು, ಕಡಿಸು (ಕ್ರಿ). ಕತ್ತರಿಸು; ತುಂಡರಿಸು : “ಕಡಿಯಿಸು- 
ಖಿಂಡನೇ* (ಶಮಧಾ); ರಾಜೇನ್ಸ ್ರಚೋಳಪೊಂಪಲಮಾರಾಯರ್‌ 
ಸಗ್ಗಯೆ ದಡಿವರಾಳ ಚೆಲ್ವ ಗಣ್ಣ ೬ * ತಲೆಯಂ ಕಡಿಯಿಸಿ ಸತ್ತ (ಎಕ. ೫, 

ಕೆಡಿಸು: ಮಾರ್ಮಲೆತವಂದಿರ 
ಸಂದಿಸಂದಿಗೆ ಮುಳಿದು ಕಡಿಸುವೆನೆಳಸುವೆನು ನಿಮಿಷದೊಳಧಥೋಗತಿಗೆ 
(ಬಸಪು. ೫೮-೬೬) ; ಹಿಡಿಸಮರರೋಳಿಯಂ ಕಡಿಸು ಮಾಸಾಳಿಯಂ 
ಕುಡಿಸು ನೆತ್ತರನು (ಡೆಬಪು. ೪೭-೨೨). [ಕಡಿ + -ಇಸ್ಕು] 

ಕಡಿಲ್‌ "ಖಲೀಲ್‌ ನೋ. 

ಕಡಿಲವಾಗಿಲ್‌ (ನಾ). ಒಂದು ಸ್ಥಳದ ಹೆಸರು: ತಥಾ ದಕ್ಷಿಣ ಬೈಲು 
ಹುರದ ಕಡಿಲವಾಗಿಲ ಹಲುಹಾಡಿಯ ಎವಂ ಶಿಗ್ರಾಮಾ ತ್ರಿಸನ್ನಿ ಸಿಮಾ 
ತು (ಇಆ. VIL, ೯೫-೧; 444). [1] 

ಕಡಿಲುಕರಂಭ (ನಾ). (?): ಮೂಡಣ ಹೊಲದಲು ಕಟ್ಟಂಗಾಲುವೆ 
ಬಡಗಲು ಮಧ್ಯ ಕಡಿಲುಕರಂಭ ೬ ಮತ್ತರು'೧೨ [ದೇವರ ಮುಂದೆ 
ಹೂದೋಂಟಂ ಮತ್ತ.-೧ (ಕಇಆ. ೪೬-೪-೧೯ ; 1152). (2) 

ಕೆಡಿವಡೆ, (ಕ್ರಿ). ಕತ್ತರಿಸಲ್ಪಡು; ತುಂಡಾಗು : ಮೃಡನಿಂ ತನ್ನಯ 
ತಲೆಯಂ ಕಡಿವಡೆದಂ (ಸಮಪ. ೮-೧೫೫) ; ಶೂದ್ರಿಕಂ ಕುಲಗೆಡಿಕನಹ 
ಕೀಚಕನು ನೆಜಕೆ ಕಡಿವಡೆದರೆಂದಣಕಿದು (ಬಸಪು. ೧೧-೫೧) ; ಭರದಲೆತ್ತಿದ 
ತೋಳು ಕಡಿವಡೆದುರುಳಿತವನಿಗೆ (ಕುವ್ಯಾದ್ರೋ. ೧೪-೧೪) ; ಕಡಿವಡೆದ 
ಚತುರಂಗವನು ಮೇಲಡಿಸಿ (ನಿಭಾಗ. ೪-೯-೧೪) ; ಶಿಶುಪಾಲನು 
ವಜ್ರಾಯುಧದಿಂದ ಕಡಿವಡೆದು ಬಿದ್ದ ಬೆಟ್ಟದಂತೆ ಬಿದ್ದುಬಿಟ್ಟನು 
(ವಚಭಾ. ೮೬). [ಕಡ್ಕಿ + ಪಡೆ] 

ಕಡಿನಡೈೆ (ನಾ). ಒಂದು ಬಗೆಯ ವಡೆ: ಮೊಸರ ನೀರೊಳಗಟ್ಟು 
'ಮೊಸರಿನೊಳಗಿಕ್ಕೆ ಮೊಸರೊಡೆಯೆಂಬ ಹೆ ಸರಾಯ್ತು ನೆಆಕ ಕಾಸಿದ 
ಅಳಗೆಯೊಳ(ಗ]ಟ್ವಿ'.ಪ[ಳದೆ] ಯೊಳು ಪಾಕಂ `ಮಾಹಿಯಿಳಿಪೆ . ಕಡಿವಡೆ 
ಯೆಂದೆನಿಸಿತು (ಸೂಪಶಾ. ೧-೭೦). [ಕಡಿ ೬ ವಡೆ] 

ಕಡಿನಣ "ಕಡಿವಾಣ ನೋ. 

ಕಡಿನರ್‌ (ಕ್ರಿ). ಕಡಿತಕ್ಕೆ ಬರು; ಕೊಲೆಗೆ ಒಳಗಾಗು (?) :`ಅಂತು 
ಕಂಸಂ ಕೃಷ್ಥಂಗೆ: ಕಡಿವಂದುದಂ [ಪಾಠಾಂ. ಕಿಡಿವಂದುದಂ, ಕೆಡೆನಂ 
ದುದಂ] ಕಂಡು ವಸುದೇವಂ ಬಲದೇವಂಬೆರಸು ಚಾತುರ್ದಂತಬಲಮಂ 
ಕೂಡಿಕೊಂಡು . ... ಯುದ್ಧಸನ್ನದ್ಭರಾಗಿ (ಅರ್ಥನೇ. ೮-೭೨ ವ). 

[ಕಡಿ ? + ಬರ್‌] 


ಚಿಂತಾಮ. ೩೧-೩; ಸು. 1050). 


೧೪೧೩ 


ಕಡಿವೋಗು 


ಕಡಿವಾಗ (ನಾ). ಕಡಿದ ಭಾಗ; ಕತ್ತರಿಸಿದ ತುಂಡು :'ಜೇಟಿಯಾಡಿ 
ಮೃಗಂಗಳಿಗೆ ಮದ್ದರೆದು ಕಡಿವಾಗಂ[ಪಾಠಕಾಂ. ಗಡಿಭಾಗಂ]ಗಳನು 
ಕೊಡಿಸಿದನು ಪರಿವಾರಕೆ ನಿನೋದದಲಿ (ಕುವ್ಯಾಅ. ೧೭-೩೮). 
[ಕಡಿ * ಬಾಗ) 


ಕ| ಕೆಡಿವಾಡಿ (ನಾ). ಕಡಿದಾದ ಪ್ರದೇಶ: ಈ ತಡಸಲುಗಳ ಪ್ರವಾಹವು 


d 


25 


95 


೧೦೦ ರಿಂದ ೨೦೦ ಫೂಟು ಎತ್ತರವಾದ ಕಡಿನಾಡಿಗಳ ಮೇಲಿಂದ ಬೀಳುತ್ತ 
ಹೋಗುತ್ತದೆ (ಕಭಾಗೆ. ೧೮). [ಕಡ್ಮಿ (ಆ ಕಡಿದು) * ಪಾಡಿ] 

ಕಡಿವಾಣ,:ಕಡಿಯಣ, ಕಡಿಯಾಣ, ಕಡಿವಣ(ನಾ).೧. ಕುದುರೆಯ 
ಬಾಯಿಗೆ ಹಾಕುವ ಉಕ್ಕಿನ ತುಂಡು; ಖಲೀನ: ಕವಿಯ ಕೀಳಿನ 
ವಾರುವದೆ ಬಲುವಿಲ್ಲ ನಾಕದ ಸೂತ್ರಿಕೆಯ ಕೊಂಡೆಯ ವಿವಿಧ ಕಡಿವಾಜಗಳ 
(ಕುಮುರಾ. ೩-೨೯); ಕತ್ತೆಗೇಕಯ್ಯ ಕಡಿವಾಣ (ಸಿದ್ದೇ (ವ: ೪೦೨); 
ಬಾಲಕೆ ಕಡಿವಾಣವನಿಕ್ಕಿ ಕುದುರೆಯ ಮೇಲುಮೊಗಳೆ :ಹಲ್ಲಣವ ಪೇಳ 
ಲಳನೆ ಕಟ್ಟ (ಕಂನವಿ: ೧೫-೯೩) ; ಕಡಲೆಗೆ ಬಾಯಿ ತೆರೆದು ಕಡಿವಾಣಕ್ಕೆ 
ಬಾಯಿ ಮುಚ್ಚಿದರೆ ಆದೀತೆ? (ಗಾದೆ). ೨. (ಆಲಂ) ತಡೆ; ನಿರೋಧ; 
ಹತೋಟಿ: ಕಲ್ಪನೆಗೆ ಕಡಿವಾಣವಿಲ್ಲ (ಕಮನೆ. ೨೪); ನನ್ನ ಹುಚ್ಚು 
ಕಲ್ಪನೆಗಳಿಗೆ ಕಡಿವಾಣವನ್ನು ಹಾಕುವುದು ಸಾಧ್ಯವೇ ಇರೆಲಿಲ್ಲ (ಮಾರ್ಗದ. 
೮೨). ಕಡಿಯಣ : ೧. ಕಡಿಯಣಕೆ ಬಾಯಂ ತೆಆ್‌ಯದಿರಿಂ (ಅರ್ಧನೇ. 
೬-೫೪) ; ಕಂಬಿಯ ಕಡಿಯಣದ ಕೀಲಣದ ಹೋರಟಿಯ ಘಾರಾಘಾರಿ 
ಯೊಳ್‌ ಜೋಳಿಸುವ ಲಾಲಾಜಲಂ (ಗಿರಿಕ. ೬-೫೫ ವ); ಸಾರಥಿ 
ಕಡಿಯಣದ ಕುಡಿನೇಣ ಕೊಂಡನು ತಿರುಹಿದನು ರಥವ (ಕುವ್ಕಾಶ. ೧-೮); 
ತುರಗಚಯದ ತುಟಯಿನುಣ್ಮುವ ಕಡಿಯಣ ದ ಖಣಖಣ ಧ್ವಾನಂ 
(ಚಿಬಪು. ೨೩-೨೬). ಸೆಡಿಯಾಣ : ೧. *ಖಲೀನಂ, ಕವಿಯಂ- ಈ ೨ 
ಕೆಡಿಯಾಣಂ ೨ (ಹಲಾಯು. ೭೩-೨೮೮) ; ಕಸೆ ಕಬ್ಬಿ ಕ [ಪಾಠಾಂ. ಡ]ಡಿ 
ಯಾಣ ಸರಸಮಂ. ಸೈರಿಸದ ಚಳ ಬಳಿಕೆಗಳ ಚಾರು ತುರಗಕುಲ 
(ಸೋಮ; ೫-೨೮) ; ಕಡಿಯಾ(ಪಾಠಾಂ. ವಾ]ಣವನು ಸೆಳೆದಿಳೆಗಿಳಿದು 
ಜೀನೈಯನನಿಗವತರಿಸಿದ ಕಥಾಂತರವೆ ನು (ತೊರರಾ. ೩-೨-೨೨). 
ಕಡಿವಣಿ : ೧. ಹಮ್ಮುಗೆಗಳನು ಬಲಿಸುವ ಕಡಿ ವಣ ವ ಕಂಬಗಳ 
ವಾಗೆಯ ಬಿಗಿಯ (ಕುವ್ಯಾು. ಓರಿಇ. ೧೨-೧೩ ಅಡಿಟ). 

(ಜೀ. ತಮಿ. ಮಲ. ೆಡಿವಾಳ ; ತುಳು. ಕಡಿವಾಣ, ಕಡಿವಾಣೊ, 

ಕಡ್ಡಾ ನೊ ; ತೆಲು. ಕಳ್ಳಿಯ, ಕಳ್ಳ, ಕಳ್ಳಿ] 

ಕಡಿವಾರು "ಕಡಿವಾಜು' ನೋ. 

ಕಡಿವಾಜು, ಕಡಿವಾರು (ನಾ): ಒಂದು ಬಗೆಯ ತೆರಿಗೆ (?): ಈ 
ಗ್ರಾಮಕ್ಕೆ ಸಲುವ ದುರ್ಗದೇವರಿಗೆ ಕೊಟುಬಹ ಕಡಿವಾಜಕ[ಟು) ನಾಡು 
ದಳವಾಜಕಿಕೆ ಹುಗಿಯ ಭತ್ತ (ಸೌ ಇಇ, 2%, ೨೫೫-೧೪; 1513). 
ಕಡಿವಾರು : ಗ್ರಾಮಗಳ ಸ್ತಳ ಸುಂಕಕ್ಕೆ ಸಲುವಂತ ಕಡಿವಾರು ಅಂಗಡಿ 
ಕಡಿವಾರು ಮಗ್ಗ ಕಡಿವಾರು ಗಾಣ (ಎಕ. ೫1, ಮೊಳಕಾ. ೧-೨೯ ; 1557). 

(2) 

ಕಡಿವೆಜು (ಕ್ರಿ). ಕಡಿಯಲ್ಪಡು;. ತುಂಡಾಗು : ಅಂಗ್ಸೆನೆರೆಲ್‌ ಕಾಲ್‌ 

ಕಡಿವೆತ್ತಂತಾಗೆ (ರಾಜಶೇ. ೯-೨೨). [ಕಡ್ಮಿ 4+ ಪೇ] 


| ಕಡಿವೋಗು (ಕ್ರಿ)... ತುಂಡಾಗಿ ಹೋಗು; ಕತ್ತರಿಸಿ ಬೀಳು: ಅರೆ 


ಮುಗಿದಿರ್ದ ಕಣ್ಗಳುಮಲರ್ದ ಮೊಗಂ ಕಡಿವೋದ ಕೆಯ್ಯುಂ (ಗದಾಯು. 
೪-೫೩) ; ತೋಳ್‌ ಟೇಜಕಾಗೆ ಕಾಲ್‌ ':ಖಂಡಿಸೆ ನಡು ಕಡಿವೋಗಲೈ 
ಜೀರೇಟ್‌ ಮೂರ್ಧಂ (ಜಗವಿ. ೭-೫೭) ; ತೊಡೆ ಕಡಿವೋಗೆ (ಎಕ. x೪, 
ಚೀಲೂರು. ೩೬೧-೨; 1200) ; ಸುರಿವ ರೋಹಿತ ದಿಂ ಕಡಿವೋದ 
ಕಾಲ್ಗಳಿಂ ತೊಲಗಿದ ತೋಳ್ಗಳಿಂ (ರಾಜಶೇ. ೫-೧೧೯). 

[ಕಡ್ಕಿ * ಪೋಗ್ಗು] 


ಕಡಿಸ 


ಕೆಡಿಸ (ನಾ). ಒಂದು ಜಾತಿಯ ಮರ (8). P ಇದರ ಕಾಯಿ 
ಗಳನ್ನು ಕಿವಿಯ ಆಭರಣದಲ್ಲಿ ಅಳವಡಿಸಲು ಉಪಯೋಗಿಸು 
ತ್ತಾರೆ. (ದೇ. ॥ ಶಮಿ. ಕಡಿಚ್ಚೈ ; ತೆಲು. ಕಡಿಸೆ] 

ಕಡಿಸು "ಕಡಿಯಿಸ್ಕು' ನೋ. 

ಕಡಿಹ (ನಾ). ಕಡಿತ; ಕತ್ತರಿಸುವ ಕ್ರಿಯೆ; ಛೇದನ: ಕರ್ಜೊನ್ನದಂತೆ 
ಇರ್ಕುಟಾಗೆ ವಂದು ಕಬ್ಬಿನಂತೆ ಕಡಿಹಕ್ಕೆ ವಂದು (ಧರ್ಮಾಮೃ. ೩-೭೭); 
ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರೆ 
ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹು (ಬಸವ. ೨೫೧). [ಕಡ್ಡಿ -ಹೃ] 

ಕಡು, "ಕಡಿದು' ನೋ. 

ಕಡ್ಕು (ಅ). .ವಿಶೇಷವಾಗಿ; ಹೆಚ್ಚಾಗಿ: [ಕಡುಪಾರ್ವ][ಪಾಕಾಂ. 
ಗುಡುವಾಯ] ಮೆಲ್ಲೆರ್ದೆಯೊಳ್‌ ಕಯ್ಮುನಿಕ್ಕಿ (ಕಾದಂಉ. ೩೬); ಕಡು 
ನೆಗೆದಬ್ಬರಂ ಮೊಣಗಿನಂತಿರೆ (ಕಬ್ಬಿಕಾ. ೨೬೭) ; ಎಮಾದಿ ಗಣಪರಿತಾಃ 
ಶಬ್ದಾಃ ಅವ್ಮಯ ಸಂಜ್ಞಾ ನಿಪಾತಸಂಜ್ಞ್ಯಾಶ್ಚಃ ಭವಂತಿ. ಪ್ರಯೋಗ: 
ಎಮು ; ನಾಡೆ; ಎಡೆ; ನೆಟ್‌, ಮಿಗೆ, ಕಡು (ಶಬ್ದಾನು. ೨೧ ಪ್ರಯೋ); 
ಕಡುನಾಣ್ಚಿಯಂಜಿ ಕಣ್ಮುಚ್ಚಿ (ಹದಿಬ. ೧-೫೬). [ಆ ಕಡು] 

ಕೆಡು, (ನಾ). ಬದುವುಗಳಿಂದ ನಿರ್ದಿಷ್ಟವಾಗಿರುವ ಗದ್ದೆಯ ಸೀಳು, 
ಭಾಗ: ಧನಿಗಳು ನನಗೆ ಎರಡು ಕಡು ಗದ್ದೆ ಕೊಟ್ಟದ್ದಾರೆ (ರೂಢಿ). 


(?) 

ಕಡು "ಬಡು? ನೋ. 

ಕಡುಂಬು, ಕಡುಬು, ಕಡುವ್ಯ (ನಾ). ೧. ಕಣಕದ ಹಾಳೆಯಲ್ಲಿ 
ಹೊರಣವನ್ನು ಇಟ್ಟು ಬೇಯಿಸಿದ ಅಥವಾ ಕರಿದ ಒಂದು ಬಗೆಯ 
ಸಿಹಿಶಿಂಡಿ : ನಿತ್ಯ ಬಿಂದುಗೆ - ಬೆಡೆಂಗು . . . ಕಡುಂಬು, ಕಡಂದುಜು 
(ಶಮದ. ೩೬ ಪ್ರಯೋ) ; ಕೊಡಂತಿ, ಕಡುಂಬು (ಶಬ್ದಾನು. ೮೦ ವ್ಯಾಖ್ಯಾ)- 
ಕಡುಬು : ೧. ಕಡುಬಿಟ್‌ಗುಮೆ ಗಂಜಿಯಿಲಿಕಿಯದೆನಲೇಂ' ಮರುಳೇ 
(ನೇಮಿಪು. ೧೧೧೯೮); ಕೆಡುಬುವುಂಡಲಿಗೆ ಬೆರಲಸೇವಗೆಯಾದಿಯಾಗಿ 
ಯಡವಾದ ಕಜ್ಜಾಯಗಳ ತೆಗೆದುಕೊಂಡು (ಸೂಪಶಾ. ೩-೭); ಸಮರವು 
ಕಡುಬಿನಿಟ್ಟಾಟನೆ (ಕೋಗಯ. ೨೨-೬೧) ; ನೀರಿಟಿಯದ ಗಂಟಿಲೊಳ್‌ 
ಕಡುಬಂ ತುಜುಕಿದಂತಾಯ್ತು: (ರಾಮಾಶ್ವ. ೬-೮). "ಕರಿಗಡುಬು? 
ಪರಾ. ೨. ಇಡ್ಡಲಿಗೆ; ಇಡ್ಲಿ: ಉದಯದೊಳು ಸೆಕೆಯಳಗೆಯಲ್ಲಿ 
ಪಾವಡೆಗಟ್ಟಿಯದಣಕಿೊಳಗೆ ಸುಳಿವಾಳೆಯಂ ಹರೆಹಿ ಸಂಪಳೆಯನೊದೆ 
ಗಾಗಿ ಯೆಜಕೆದು ಮಡಕೆಯ ಮುಚ್ಚಿಯಟ್ಟೊಡುದ್ದಿನ ಕಡುಬುವೆಸರ 
ಹಡೆದು (ಪಾಕಾಂ. ಕಡುವೆಸರೊಡೆದುದು, ಕಡುಬವೆಸರಾದುದು] ಮೃದು 
ವಹುದು (ಸೂಸಶಾ. ೧-೭೨). "ಹೊಯ್ಸ ಡುಬು?' ಪರಾ. &. (ಆಲಂ) 
ಹೊಡೆತ; ಏಟು; ಪೆಟ್ಟು: ತಮಗೆ ಬೀಳಬಹುದಾದ "ಕಡುಬು' 
ಗಳನ್ನೂ ದೊರೆಯಬಹುದಾದ "ಒಳಶುಂಠಿ 'ಗಳನ್ನೂ ನೆನೆದು ಅವರಿಗೆ 
ದಿಕ್ಕೇ ತೋಚದಂತಾಗಿತ್ತು (ಕಳಹು. ೭೧). ಕಡುವು : ೧. ಜೋಳಾನ 
ಬೆಳೆಯಾಲಿ ಏಳೆಮ್ಮೆ ಕರೆಯಾಲಿ ಮಾವಗಳ ಮನೆಯೆಬೆಳಗಾಲಿ 
ಜೊಮ್ಮಯ್ಯನೆ ತುಪ್ಪದ ಕಡುವ ಕಳುಹೇನು (ಗೌರಪ. ೧೮-೨). 

ಕಡುಬಿನಳಾಳಗ, ಕಡುವಿನಕಾಳಗ - ಜಾತ್ರೆಯಲ್ಲಿ ಕೊನೆಯ.ದಿನ 
ಮಾಡುವ ಒಂದು ಉತ್ಸವ : ಕಡುಬಿನಕಾಳಗದಲ್ಲಿ ಪ್ರಸಾದವನ್ನು 
ಆಯ್ದುಕೊಳ್ಳಲು ಮಕ್ಕಳಿಗೆ ಬಲು ಹಿಗ್ಗು (ರೂಢಿ) ; ಬುದ್ಧಿ ಯಿಲ್ಲವೆ 
ನಮ್ಮ ಕೆಣಕಿ ಸಮರಾಂಗಣದಿ ಗೆದ್ದವರು ಲೋಕದೊಳಗಿಲ್ಲೆಂಬುದರ್‌ 
ಅಪ್ರಬುದ್ಧನರಿಯನೆ » * ೬ ಉತ್ತರನ ಯುದ್ಧ ಕಡುವಿನಕಾಳಗಮ್ಮಲ್ಲ 
ರೆಣಬಲಿಯ ತಿದ್ದುವೆನು ಭೂತಗಣಕೆ (ತುರಂಗ. ೩೬-೨೮). 
(ಡೇ. ॥ ತುಳು. ಕಡುಂಬು, ಕಡುಬು; ಕೊಡ, ಕಡೀಂಬೀ; 

ತೆಳು. ಕಡುಮು) 


೧೪೧೪ 


ಕಡುಕುಂದಅಕಿ 


ಕಡುಂಬುಟ್ಟು (ನಾ). (ಕರಾ) “ಕಡುಬು? (ಹುಲಿ ಹಾ. ಕೋಶ): 
ಕೋಳಿಕರಿ, ಕೈಮ, ನೆಯ್‌ಕೂಳು, ಕಡುಂಬುಟ್ಟು ಮತ್ತು ಪಾಯಸ 
ಗಳನ್ನು ಮಾಡಿದ್ದರು (ನಡೆದಾ. 11, 1132); ಪೂವಿ ಕಡುಂಬುಟ್ಟು ಗಳನ್ನು 
ನೀಡುತ್ತ ಚೆಂಗುಮಣಿಯ ಎಲೆಯ ಮುಂದೆ ಬಂದಳು (ಹುಲಿಹಾ. ೨೬). 

[+ ಕೊಡೆ. ಕಡೀಂಬುಟ್ಟೀ ಎ ಅನ್ನದ: ಸಣ್ಣ ಉಂಡೆ] 

ಕೆಡುಕೆ "ಕಡುಕ್ಕು' ನೋ. 

ಕಡುಕ್ಕ "ಕಡಿಕ್ಕ' ನೋ. 

ಕಡುಕಂಪು "ಕಡುಗಂಪು' ನೋ. 

ಕಡುಕಲು, ಕಡುಕಲ್ಲು (ನಾ). ಒಂದು ಊರಿನ ಹೆಸರು: ಅಲಿಂ 
ಪಡುವಲು ಧಾರೆ ಕಡುಕಲು ಅಲಿಂ ಪಡುವಲು ಮಲಮುರಿ ಕಳಿ (ಎಕ. 
111, ಮಳವ. ೧೨೧-೧೭೪ ; 1424) ; ಗಾಜನೂರ ಸೀಮೆ ಕಡುಕಲು 
ಗ್ರಾಮ ೧ (ಎಕ, ೪1, ಶಿವಮೊ. ೧೭-೫; 1696). ಕೆಡುಕಲ್ಲು: ಕಡುಕಲ್ಲ 
ಪುಬ್ಬಮಜ್ಗಲ ತೆಲುದಾರ ಪುನ್ನಾಡನಾಳೆ (ಎಕ. 120, ದೇವನ. ೪೩-೨ ; 900). 

[ಕಡು (೮ ಕಡಿದು) * ಕಲ್ಕು (ಆ ಕಲ್ಯ್‌)) 
ಕಡುಕಲ್ಲು "ಕಡುಕಲು? ನೋ. 


| ಕಡುಕಷ್ಟ (ನಾ). ಹೆಚ್ಚಾದ ತೊಂದರೆ, ಪ್ರಯಾಸ: ಆಗಿನ ಅವರ 


25 


95 


45 


ಜೀವನನಿರ್ವಹಣೆಯ ಕಡುಕಷ್ಟ ಹೇಳತೀರದು (ಜಗದಾ. ೧೩೭). 
[ಕಡು, ( ಕಡಿದು) * ಕಷ್ಟ] 

ಕಡುಕಳ್ಳ "ಕಡುಗಳ್ಳ' ನೋ. 

ಕಡುಕಾಯ್‌ (ಕ್ರಿ). ಹೇರಳವಾಗಿ ಕಾಯಿ ಬಿಡು; ಹೆಚ್ಚಾಗಿ ಫಲ 
ಬಿಡು: ಬೇರಿಂದಿಟ್ಟಣಿಸಿ ಕಡುಕಾತ ಹಲಸನು... ಕಿತ್ತನಾ ಹನುಮ 
(ತೊರರಾ. ೫-೪-೫). [ಕಡು * ಕಾಯ್‌,] 

ಕಡುಕ್ಕು "ಕಡಿಕ್ಕು' ನೋ. 

ಕಡುಕ್ಕು (ನಾ). ಒಂದು ಜಾತಿಯ ಗಿಡ; ಸಣ್ಣ ಕಡುಕು ; “ಕಣಿಕೆ” 
(ನಾಚರಾ. ಕಿ). [?) 

ಕಡುಕ್ಕು, ಕಟಕ್ಕು, ಕಟುಕ್ಕು, ಕಡಕು,, ಕಡುಕ, (ನಾ). ಗಂಡಸರು 
ಕಿವಿಯಲ್ಲಿ ಧರಿಸುವ, ಮಧ್ಯದಲ್ಲಿ ಹರಳು ಅಥವಾ ಮುತ್ತು 
ಇರುವ ಆಭರಣ: ತೋರಹಾರಮನಗಲುರಕ್ಕೆ ಕೈಕೊಳಿಸುತುಂ 
ಹಾರೈಸಿ ಹೊಳೆವ ಮುತ್ತಿನ ಕಡುಕನಿಕ್ಕುತುಂ (ನಂಬಿರ. ೧೩-೪೦); 
ಚವುಕಳಿಯ ಮುತ್ತಿನ ಸಣ್ಣ ಕಡುಕಿನ ಹೊಳೆವ ಮುತ್ತಿನ ಕೊಪ್ಪುಗಳ 
ಕರ್ಣಾಧರಣವೆಸೆಯೆ (ಬಸಪು. ೪೩೯) ; ವಜ್ರಮಾಣಿಕದ ಕಡುಕು 
(ಕುವ್ಯಾಕ. ೧೫-೩೦). "ಹತ್ತಕಡುಕು' ಪರಾ. ಕಟಿಕ್ಕು: (8). 
ಕಟುಕ್ಕು: ಕಿವಿಯೊಳಗೆ ಕಟುಕು ಪಣೆಯೊಳು ತಿದ್ದಿ ಧರಿಸಿರ್ದ 
ಸುವಿಭೂತಿ (ಮಲ್ಲಚ. ೭-೨೨). ಕಡಳು,: ತೋರ ಮುತ್ತಿನ ಸರ ಕಡ 
(ಪಾಠಾಂ. ಡು]ಕುಗಳನು ತಂದು (ಕುರಾಸಾಂ. ೩೨-೭೫) ; ಕಿವಿಯೊ 
ಳೊಪ್ಪುವ ಕಾಮಾಕ್ಷಿ ಕಡಕು ಗಂಟಿ (ಕಂನವಿ. ೨೦-೬೦) ; ಬಾಲನ 
ಕವಿಗೆ ಕಡಕಿಲ್ಲ ಮುರಿಯಿಲ್ಲ (ಹುಟ್ಟಿಹ. ೮೮); ಎರಡು ಕಿವಿಗಳಿಗೂ ಕೆಂಪು 
ಹರಳಿನ ಭಾರವಾದ ಕಡಕು (ವಂಶವೃ. ೧೯೪). ಕೆಡುಕೆ: ಕಡುಕ 
ನೇವಳ ಲುಳಿ ಬಳೆ ಮೊದಲಾದಚ್ಚದೊಡಿಗೆಯನು (ಭರಚ. ೭೩-೧೧೬). 

[ದೇ. ॥ ತಮಿ. ಮಲ, ಕಡುಕ್ಯ ; ಕೊಡ, ಕಡೀಕೀ] 

ಕಡುಕ್ಕು "ಕಡಂಕ್ಕು' ನೋ. 

ಕಡುಕುಂದೇರಿರಿ, ಕುಡುಕುಂದಅಾ (ನಾ). ಕರಗಸದಂತೆ ಹಲ್ಲುಗಳುಳ್ಳ 
ಕತ್ತಿ; ಕಕ್ಳುಗತ್ತಿ; “ತಿವಿವ ದಸಿ” (ಶಮದ. ನ. ೧೮೧ ಅಡಿಟಿ) : 
ಕಡು[ಪಾಠಾಂ. ಕುಡು] ಕುಂದಜಕಿ, ಉರ್ಕುಂದೊಜಕೆ (ಶಮದ. ೧೭೦ 
ಪ್ರಯೋ). ಕುಡುಕುಂದಲ: ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ಕಡುಕು? + ತಟ್ಕ,] 


ಕೆಡುಕುರು 


ಕಡುಕುರು (ನಾ). ಒಂದು ಬಗೆಯ ಕುರು; ದೊಡ್ಡಳುರು (?): 
ಕಡುಕುರು ಮಾಣುವುದಕ್ಕೆ -ಹಾವುಮೆಕ್ಕೆ ಬೇರನ್ನು, ಎಳ್ಳನ್ನು ಅರೆದು 
ಮೈಗೆ ಪೂಸಲು ಕಡುಕುರು ಮಾಣ್ಣುಂ (ವಿವೈವಿ. ೧೩೦). 

[ಕಡ್ಕು ( ಕಡಿದು) 4 ಕುರು) 

ಕಡುಕುವರ (ನಾ). ತೀರ ಎಳೆಯ ಹುಡುಗ; ಅತಿ ಚಿಕ್ಕಪ್ರಾಯ 
ದವನು : ಕಡುಕುವರ ಧನುವಿಲ್ಲ ಸಾರಥಿಯು ನಾಸ್ತಿ ರಥ ಕಡುದುರುಳಿ 
ತವನಿಗಂ (ತುರಂಗ. ೫೨-೩೨). ([ಕಡ್ಕು (೮ ಕಡಿದು) * ಕುವರೈ) 

ಕಡುಕೆಂಕ (ನಾ). ಹೆಚ್ಚಾದ ಕೆಂಪು; ತುಂಬ ಕೆಂಪು: ಬೆಳರ್ವಟ್ಟು 
ನಿಂದುದೊಂಡೆಡೆ ಮಲಯೋದ್ಭನ ಪ್ರಸರದಿಂ ಕದಡಿಂ ಕಡುಕೆಂ 
(ಪಾಕಾಂ, ಗೆಂ]ಕಮಾದುಡೆೊಂದೆಡೆ ನವಕುಂಕುಮದ್ರವದಿಂ (ಶಾಂತಿಪು. 
೮-೨೯; ಸೂಕ್ತಿಸು. ೧೨-೨೯). ([ಕಡ್ಕು (೮ ಕಡಿದು) +.ಕೆಂಕ] 

ಕಡುಕೆಯ್‌, ಕಡಿಕೆಯ್‌,, ಕಡುಗೆಯ್‌ (ಕ್ರಿ). ೧. ರೆಭಸಗೊಳ್ಳು; 
ತೀವ್ರವಾಗು; ತೀಕ್ಷವಾಗು: *ಕಡುಕೆಯ್‌-ತೀವ್ರತ್ವೇ” (ಶಮಧಾ) ; 
ನಡಸಿದನಜ್ಜನೆಂದು ವಿಜಯಂ ಕಡು[ಪಾಠಾಂ. ಡಿ]ಕೆಯ್ದಿಸನೆನ್ನ ಮಮ್ಮನಾಂ 
ನಡಪಿದನೆಂದು ಸಿಂಧುತನಯಂ ಕಡು (ಪಾಕಾಂ. ಡಿ]ಕೆಯ್ದಿಸಂ (ಪಂಪಭಾ. 
೧n-೧೮) ; ಕಡುಕೆಯ್ದು ನಿನ್ನನುಜರಂ ಕೊಂದಿಕ್ಕಿ ದಂ ಕೂಡೆ ನೂರ್ವ 
ರುಮಂ(ಗದಾಯು. ೩-೮೭); ಕಡುಕೆಯ್ದು ಮುರಾರಿ ಬಾಣದಶಕದಿನೆಚ್ಚಂ 
(ಜಗವಿ. ೯-೩೯). ೨. ಶೌರ್ಯವನ್ನು ತೋರು; ಸಾಹಸ ಮಾಡು: 
ಜಗದಳಲನಾಜ್‌ಸುವೆನೆಂದು ಕಡುಕೆ ಯ್ಹು[ಪಾತಾಂ. ಕೈದು) ದುರ್ಗಿ 


ನಿರ್ಫಾತನಂಗೆಯ್ಕೆ (ಹಚಕಾ. ೬-೨೦) ; ಗೋಟಕೆಯಿಲರ್‌ ಕಡುಕೆಯ್ದು |20 


ಕಾದಿದರ್‌ (ಕಬ್ಬಿಕಾ.,೨೭೮). ಕಡಿಕೆಯ್‌,: ೧. ಕಡಿಕೆಯ್ದು ಕಾದಲೆಂ | 
ದೊಡರಿಸುವಾತನೇಂ ಭುಜಗಮರ್ದ್ವನನೇ ಕಲಿಗೋನ ಭಾತ್‌ 
(ಎಕ. 11111, ಸಾಗರ. ೧೦೯-೩೭; 1642); ಕಡಿಕೆಯ್ದಿದಿರಾಂತಂದಾತನ 
ನಾಜಿಯೊಳಂತಕಂಗೀವೆಂ (ವರ್ಧಫು. ೨-೨೭). ಕಡುಗೆಯ್‌ : ೧. ಕಡು 
ಗೆಯ್ದೇಳ್‌ ನಿಂದು ಕೇಳ್‌ ನಾಯ್ಗಳಂ ಬಿಡು (ಕಾದಂಪೂ.೧೫೯); ಕಳನೆಯ 
ಕೂಟುಮಂ ತೊವೆಯುಮಂ ತಿಳಿದುಪ್ಪಮುಮಂ ವಿನೋದದಿಂ ಗಳಿಲನೆ 
ನಾಯ್ಗೆ ಬೇಗಮೊಸೆದಿಕ್ಕಿದೊಡಂ ಕಡುಗೆಯ್ಲು ಮತ್ತಮವ್ವಳಿಸಿ ಕನ 


ಮದನದನೇಕಪ ಪ್ರಕರದಿಂ ಕಡುಗೆಯ್ದು ಗೆಲಲ್‌ ಕಡಂಗಿದಂ (ಶಾಂತಿಪು. 
೧೧-೨೧) ; ಆರಿಮೋಹರವ ಕಡುಗೆಯ್ದು[ಪಾಠಾಂ. ಕಡುಕೆಯ್ದು, ಕಡಿ 
ಕೆಯ್ದು] ಕಡಿದೊಟ್ಟಿ ದನು (ಕುರಾಸಾಂ, ೧೩-೧೩೪). 
[ಕಡು (೮. ಕಡಿದು) * ಕೆಯ) 

ಕಡುಕೊರ್ಬು "ಕಡುಗೊರ್ವು' ನೋ. 

ಕಡುಕೋಪ "ಕಡುಗೋಪ' ನೋ. 

ಕಡುಗ್ಗ "ಖಲ್ಲ? ನೋ. 

ಕಡುಗ್ಮ (ನಾ). ಒಬ್ಬಾತನ ಹೆಸರು: ಶ್ರೀ ಕಡುಗ (ಎಕ. 11, ೪೧೯; 
1050}. [2] 

ಕಡುಗಂಟು, ಕಡಿಗಂಟು (ನಾ). ಬಿಡಿಸಲಾಗದ ಗಂಟು ; ಕಗ್ಗಂಟು; 
ಬಲುತೊಡಕು: ಇದ್ದ ಒಬ್ಬ ಅಣ್ಣನನ್ನು ಮೃತ್ಯುವಿನ ದವಡೆಯಿಂದ ಬಿಡಿಸಿ 
ಕೊಳ್ಳಲು ಹೋಗಿ ಕಡಿದುಹೋಗಿದ್ದ ತನ್ನ ಸಂಸಾರ ಕಡುಗಂಟಾಯಿತು 
(ಬಂಕಿಮ, ೩೧೬). ಕಡಿಗಂಟಿ: (ಕ). [ಕಡು, (೮ ಕಡಿದು) * ಗಂಟು] 

ಕಡುಗಂದಿ (ನಾ). ೧. ಕರುವಿನ ಮೇಲೆ ಅತಿ ಪ್ರೀತಿಯುಳ್ಳ ಹಸು: 
ಆವತ್ಸಕಾಮಾ, ವತ್ಸಳಾ- ಈ ೨ ಕಡುಗಂದಿ* (ಹಲಾಯು. ೪೫-೧೧೬). 
೨. ಮಗುವಿನ ಮೇಲೆ ಬಹಳ ಪ್ರೀತಿಯುಳ್ಳವಳು: ದೇವಕಿ ಕಡು 
ಗಂದಿಯಪ್ಪುದಜಕಿಂ ತೊರೆದೆಚ್ಚು ಪಾಯ್ವ ಮೊಲೆವಾಲಿಂ ಮಗನಂ 


ಮಜ್ಚನಂಬುಗಿಸಿ (ಅರ್ಧನೇ. ೮-೨೧ವ). [ಕಡು (ಆ ಕಡಿದು) ಕಂದಿ] 


೧೪೧೫ 


13 


23 


ಕ್ಹೊನಲ್ಲು (ಧರ್ಮಾಮೃ. ೬-೧೬೭). 3. ಆ ಜಗದೀಶನ ದಂಡನಾಯಕಂ 
45 


ಕಡುಗಡಬಡಿಸು 


ಕಡುಗಂದಿಗಲಿ (ನಾ). ಕರುವಿನಲ್ಲಿ ಅತಿ ಪ್ರೀತಿಯುಳ್ಳ ಹಸುವಿನಂತೆ 
ಶೂರನಾದವನು (?) : ಕಣ್ಣೋಟ ಮೊಗಮಂ ಸುತ್ತಿ ಕುಂಬಿಕ್ಕುತುಂ 
ಪರಿವ ಕೆಡುಗಂದಿಗಲಿಗಳುಮಂ.. . ಮೊಆಕೆಯುತ್ತುಂ ಪರಿವ ಪೆಂಕುಳಿಗಲಿ 
ಗಳುಮಂ (ಲೀಲಾವ. ೫-೧೩೪). [ಕಡುಗಂದಿ + ಕಲ್ಕಿ) 

5 | ಕಡುಗಂದಿತನ (ನಾ). ಅತಿ ಪ್ರೀತಿ; ಹೆಚ್ಚಿನ ವಾತ್ಸಲ್ಯ: ಗೂಡು 
ಗಳೊಳ್‌ ಗೂಡುಗೊಂಡಿರ್ದ ಕುಜುಳೆನಜಗಳ್ಲಿ ಳುಟುಂಕನಿಕ್ಕಿ ಕಡು 
ಗಂದಿತನದಿಂ ಕೋಡಗಜತಿಯ ತುಜುಗಲೊಳ್‌ ಪೊದೆಯಿಸೆ ಪದೆದಿರ್ದೆ 
ವನವಿಹಗಂಗಳಂ (ಚಂದ್ರಪು. ೮-೪ ವ). 

[ಕಡುಗಂದಿ + - ತನ) 

10| ಶಡುಗಂದು (ಕ್ರಿ). ಅತಿಯಾಗಿ ಬಾಡು, --ಸೊರಗು : ಇರದಧಿಕ 
ಛ್ರಾಂತತೆಯಂ ಧರಿಯಿಸಿ ಕಡು ಗ೦ದಿ ಜಿನುಗುವಾಜಡಿಯಾದಂತಿರೆ 
ತೋರ್ಪೀ ಪರಿಜನಮಂ ಹರಿಸದೊಳೊಡಗೂಡಿ ತೊ «ಜು ಚರಣಾಂ 
ಬುಜಮಂ (ಚಂದ್ರಪು. ೫-೧೫). [ಕಡ್ಡು 4 ಕಂದ್ಳು) 

ಕಡುಗಂಪು, ಕಡುಕಂಪು (ನಾ). ಅತಿಶಯವಾದ ಸುಗಂಧ; 
ಮಿಗಿಲಾದ ಸುವಾಸನೆ,--ಪರಿಮಳ : ಮಡಿಗಳೊಳಗಲರ್ಜ ನೆಯ್ದಿಲ 
ಕಡುಗಂಪುಮನಿವಆ ಕಂಪು ಗೆಲ್ಲುವು (ಆದಿಪು. ೧-೬೦); ನಡು ತಾನೆ 
ಸಿಂಗಳದೇಶ ಕುಂತಳದೇಶ ಮುಡಿ ಕರ್ಣ ಕರ್ಣಾಟಿದೇಶ ಕಡುಗಂಪು 
ಕಾಶ್ಮೀರದೇಶ (ಭರಡ. ೯-೪೬); ತೊಡೆದ ಯಕ್ಷಕರ್ದಮದ ಕಡುಗಂಪಿಂಗೆ 
ಮದಾಳಿ ಮೊರೆದೆಜಗೆ (ರಾಜಶೇ. ೬-೧೧ ವ). ಕಡುಕಂಪು: ಕಡುಕಂಪಂ 
ಹಿಡಿಕೆಯ್ಸಲ್‌' ಅಕ್ಕುಮೆ ಬಜಲ್ಹೈ ತಂದ ತಂಗಾಳಿಯಂ ಪಿಡಿಯಲ್‌ 

_ ಬರ್ಕುಮೆ (ಅರ್ಧನೇ. ೧-೩೧). [ಕಡು (ಆ ಕಡಿದು) + ಕಂಪು) 

| 


ಕಡುಗಂಪುವಡೆ (ಕ್ರಿ). ಬಹಳ ಸುವಾಸನೆ ಹೊಂದು, ಪರಿಮಳ 
ಗೊಳ್ಳು : ಪೂಗಳೊಂದುಗೂಡಿ ಕಡುಗಂಪುವಡೆದುವು (ಜೈಮಿಭಾ. 
೩-೩೬). [ಕಡುಗಂಪು + ಪಡೆ] 
ಕಡುಗಕ್ಕಸ (ನಾ). ೧. ಕಠಿನವಾದುದು; ಕಷ್ಟವಾದುದು: 
ಕಡುಗಕ್ಕಸದ ಕೆಲಸಮನುಸಿರಲಜಿಯದವಸೊಯ್ಯನನವನಿಸುತೆಗಿಂತೆಂದನು 
(ಜೈಮಿಭಾ. ೧೯-೧೪). ೨. ಕರ್ಕಶವಾದುದು: ಕಡುಗಕ್ಕ ಸದ ಬಟ್ಟ 
ಬಲ್ಕೊಲೆಯ ಪೊಚ್ಚಪೊಸಜವ್ವನದ ನೀಟಕೆಯರ್‌ (ಜೈ ಮಿಜಾ. ೩೦-೨). 
[ಕಡು; (4 ಕಡಿದು) * ಕಕ್ಕಸ] 
ಕಡುಗಜ್ಜ (ನಾ). ಮಿಗಿಲಾದ -ಕೆಲಸ; ಮಹತ್ತರವಾದ ಕಾರ್ಯ: 
ಕೇಳದತಿಹಿತರ ವಚನಮನಾಳೋಚಿಸದಗ್ರಕಾರ್ಯಮಂ ವ್ಯಗ್ರತೆಯಂ 
ತಾಳಿ ಕಡುಗಜ್ಜಮೆಸಪುದನೇಳಿಪುದುರ್ವೀಜನಂ (ರಾಜಶೇ. ೧೩-೯). 
[ಕಡು (ಎ ಕಡಿದು) * ಕಜ್ಜ] 
ಕಡುಗಟ್ಟಿ (ನಾ). ಅತಿ ಕಷ್ಟ: ಪುಟ್ಟಿ ಮುಳಿಸೊಸಗೆಗಳೆ ಕಡುಗಟ್ಟಂ 
ಮುಳಿಸೊಸಗೆಯೆಂಬ ನೃಪತನಯನವಂ ಮುಟ್ಟುಗಿಡೆ ಪಾರದರದೊಳ್‌ 
ಪುಟ್ಟದನರಸಂಗಮರಸಿಗಂ ಪುಟ್ಟದನೇ (ಪಂಪಭಾ. ೧೨-೧೩೩). 
[ಕಡು (« ಕಡಿದು) + ಕಟ್ಟ) 
ಕಡುಗಟ್ಟಿಗ (ನಾ). ಬಲು ಗಟ್ಟಿಗ; ಅತಿಶಯ ಪರಾಕ್ರಮಿ ; ಒಂದು 
ಬಿರುದು : ತುಟಕಿದಿಕ್ಳಿದೆನಾನ್ತ ಘಟಿಯನಾಯದಗಣ್ಣಂ ಕಟ್ಟಾ ನೆಮಲ್ಲನಂ 
ಕಡುಗಟ್ಟಗನುಶ್ತಿಗನನೊಲಿಪನಂ ಚಟ್ಟಿ ಗನಂ (ಎಕ. ೩೪, ಅರಸೀ. 
೨೩೭-೧೩ ; 971). [ಕಡು (ಆ ಕಡಿದು) + ಗಟ್ಟಿಗ] 
ಕಡುಗಡಬಡಿಸು (ಕ್ರಿ). ವೇಗವಾಗಿ ಸರಿದಾಡು; ನಿಂತಲ್ಲಿ ನಿಲ್ಲಜಿ 
ಗಡಬಡಿಸು : ಕಾಲದುರ್ಭರಭೋಗಿ ಜಿಹ್ವಾಜ್ವಾಲೆ ಕಿಡಿಯನುಗುಳುತ 
ಮಡಕೆಯ ಮೇಲೆ ಹೆಡೆಯ ೦ ಬಡಿದುಕೊಳುತಂ ಕಡುಗಡಬಡಿಸುತ 
ಬಾಲವಂ ನುಲಿನುಲಿದುಕೊಳುತ (ಬಸಪು. ೫೧-೫೯). 
[ಕಡ್ಕು + ಗಡಬಡಿಸು] 


40 


ಕಡುಗೆಡಲು ೧೪೧೬ 


ಕಡುಗಡಲು (ನಾ). ದೊಡ್ಡ ಕಡಲು; ಆಳವಾದ ಸಮುದ್ರ; ಮಹಾ 
ಸಾಗರ: ತಾನೇನೆಂದು ನುಡಿವೆನು ಕೌತುಕಾಷ್ಟುತರಸದ ಕಡುಗಡಲ 
(ಕುವ್ಯಾ ಅ. ೨-೩); ಕಳವಳದ ಕಡುಗಡಲೊಳಾಡದೆ ಸುಳಿದೆವಿತ್ತಲು 
(ಕುವ್ಯಾಸ. ೧೫-೬೭); ಇದೆಯಲಾ , .. ಅಖಳಕರ್ಣಾಮೃತದ ಕಡು 
ಗಡಲು (ನಿಭಾಗ. ೧೦-೧-೫). 
(ಕಡು, (೬ ಕಡಿದು) + ಕಡಲು (ಆ ಕಡಲ್ಮ್‌)] 
ಕಡುಗಡಿಕ (ನಾ). ಉಗ್ರನಾದ ಕಟುಕ; ಕೊಲೆಪಾತಕಿ : ಅವಂ 
ಕಡುಗಡಿಕರಾದ ಚರರನಟ್ಟಿದೊಡೆ (ಜೈ ಮಿಭಾ. ೧೧-೨೭). 
[ಕಡು (೮ ಕಡಿದು) * ಕಡಿಕ್ಕ) 
ಕಡುಗಡಿದು ' (ನಾ). ಅತಿ ವೇಗಶಾಲಿಯಾದುದು: ಮನದಿಂ ಕಡು 
ಗಡಿದು ಮಿಥಿಲೆಯಂ ಕೂಗಿಡಿಸಿದುದದ್ದುತೆ ತುರಂಗಮಂ ಸಿಂಗದ ವೋಲ್‌ 
(ಪಂರಾಮಾ, ೪-೧೧೦). 
ಕಡುಗಡಿಯವು-ಬಹಳ ವೇಗವುಳ್ಳವು, --ರಭಸವುಳ್ಳವು: ಕಡು 
ಗಡಿಯವ[ಪಾಠಾಂ. ಗಲಿಗಳ]ಪ್ಪೆರಡಾನೆಗಳ್‌ ತಮ್ಮೊಳ್‌ ಪೋರಲ್‌ 
ಸಾರ್ದು ಪೆಅಪಿಂಗಿ ಪೋದುದುಮಂ (ವಡ್ಡಾರಾ. ೮೫-೨೫), 
(ಕಡು, (ಆ ಕಡಿದು) + ಕಡಿದು] 
ಕಡುಗಡುಪು (ನಾ).' ಅತ್ಯಂತ ರೆಭಸ; ಅತಿ ತೀವ್ರತೆ: ಮುಳಿಸಿಂ 
ಡೆರಡುಂ ಕಡುಗಡುಪಿನಂಕದಾಂತೊಡಮಡಿದುವು . .. ಕರಿಯುಂ 
ಹರಿಯುಂ (ಶಾಂತಿಪು. ೨-೧೦೭) ; ಪೊಜಗೊಳಗೆಡದೊಳಂ ಬಲಜೊಳಂ 
ಕಡುಗಡುಸಿನ್ನೆ ಬರ್ಪ್ಪ ನಳಯನ್ಹಪ್ಪದೆ ಚಾರಿಸುವೋಜೆಯಂ ರಟ್ಟ 
ಕನ್ಹರ್ಪ್ಪನನ್ನಾವಂ ಬಲ್ಲಂ (ಎಕ. 11, ೧೩೩-೯೩; 982). 
[ಕಡು (೬ ಕಡಿದು) * ಕಡುಪು] 
ಕಡುಗತ್ತಲೆ "ಕಡುಗಬ್ಟಲೆ? ನೋ; 
ಕಡುಗನಲು (ಕ್ರಿ). ಬಹಳ ಸಿಟ್ಟಿಗೇಳು; ಅತಿಯಾಗಿ ಕೋಪಿಸು: 
ಕಡುಗನಲುತ್ತ ವಜ್ರಾಯುಧಕೆ ನೇಮವನಿತ್ತನಾ ಬಲವೈರಿ (ನಿಭಾಗ. 
೬-೧೧-೨೪). [ಕಡ್ಕು + ಕನಲ್ಲು (ಎ ಕನಲ್‌,)] 
ಕಡುಗಯ್ಮೆ (ನಾ). ಹೆಚ್ಚಾದ ದುಡಿಮೆ; ಕಷ್ಟವಾದ ಕೆಲಸ: 
ನಿಮ್ಮಂತಹ ಕಡುಗಯ್ಮೆಯ ಶ್ರಮಜೀವಿಗಳ ಜೀವಿತದ ವಿಷಯದಲ್ಲಿ 
ಕೊಸರಾಡುವುದಕ್ಕೆ ನನಗೆ ಇಷ್ಟವಿಲ್ಲ (ಮಂತ್ರಶ. ೫೪-೧೫). 
[ಕಡು (ಆ ಕಡಿದು) * ಕಯ್ಮೆ (ಆ ಕೆಯ್ಮೆ)) 
ಕಡುಗೆರಿದು (ನಾ). ಬಲುಕಪ್ಪಾದುದು; ಕಡುಗಪ್ಪಾದುದು: 
ಕಡುಗರಿದಯಶಂ ಪೆಸರಿಡೆ ಕಡುವಿಳಿದಾಯಿತ್ತು ಕೀರ್ತಿ ಕವಿಗಳ್‌ ಕರಿದೆಂ 
ದೊಡೆ ಕರಿದವರ್ಗಳ್‌ ಬಿಳಿದೆಂದೊಡೆ ಬಿಳಿದು (ಲೀಲಾಮ ೧೯). 
[ಕಡು ( ಕಡಿದು) + ಕರಿದು] 
ಕಡುಗರುಣ (ನಾ). ಬಹಳ ದೈನ್ಯ; ಅತಿ ದೈನ್ಯತೆ: ಒಡನೆ ಕುಳ್ಳಿಹೆ 
ನೆಂದು ತಂದೆಗೆ ಕಡುಗರುಣವನು ತೋಟ ಕಾಡಿಯಳುತ್ತಿರೆಲು ಕಂಡು 
(ನಿಭಾಗ. ೪-೬-೩೪). [ಕೆಡು (೮ ಕಡಿದು) + ಕರುಣ] 
ಕಡುಗರುಣಿ (ನಾ). ಬಹಳ ದಯಾವಂತ; ಅತ್ಯಂತ ಕರುಣೆಯುಳ್ಳ 
ವನು: ಈಕ್ಷಿಸುತ ನೃಪ ವರಕುಮಾರನ ಗಮನವನು ಕಡುಗರುಣಿ: ಹೆತ್ತ 
ವರಾನ 'ಕಲುಹೃದಯರೋ ಮಹಾದೇವ ಪರಿಶಿಸುವೆನಿದೆನೆನುತ (ನಿಭಾಗ. 
೪-೭-೧೪). [ಕಡು, (೮ ಕಡಿದು) * ಕರುಣಿ] 
ಕಡುಗರುವ (ನಾ). ಬಹಳ ಘನತೆಯುಳ್ಳವನು; ಅತ್ಯಂತ ಹಿರಿಮೆ 
ಯುಳ್ಳವನು : ಕಡುಗರುವನೀ ರಾಭೇಯನಧಮನೆ ಮಾವ: ಕೇಳೆಂದ 
(ಕು ವ್ಯಾ ಕ. ೮-೨) ; ಹರಿಯೆ ಮಜಕೆದೆನು. .. . ಕಡುಗರುವನೆನಿಸುನ 
ದೇವನನು (ನಿಭಾಗ. ೧೧-೧೫-೬). 
[ಕಡು (೬ ಕಡಿದು) + ಗರುವ] 


ಕಡುಗಳ್ಳೆ 


ಕಡುಗರ್ಪು (ನಾ). ದಟ್ಟವಾದ ಕಪ್ಪು; ತೀರ ಕಪ್ಪು : ಕಡುಗರ್ಪು 
ಭೃಂಗಳೋಟಯೊಳೆಸೆದಿರ್ದ ನೀಲಿ ಗಿರಿಮಲ್ಲಿಕೆ ಯೊಳ್‌ ಸಮನಾಗೆ 
(ಶಾಂತಿಪು. ೧-೬೪); ಕಡುಗರ್ಪೆಳೆಸಿದ ನಿಜವದನದೊಳಗ್ಗಳವಧರಂ 
ಕೆತ್ತಿ ಮಂತ್ರಿಮುಖ್ಯಂ ನುಡಿದಂ (ಕಾದಂ ಉ. ೪೭೮); ಮದಗಜಂಗಳ 
3 ಕಟಿತಟಿದ ಮದಕರ್ದಮದಿನೊಡವೆರೆದು ಕಲಸಿ ಕಲಂಕಿ ಕಡುಗರ್ಪನಾಳ್ಹು 
ಕಾಳಿಂದಿಯಂತೆ ಕಣ್ಣೆವಂದು (ರಾಜಶೇ. ೨-೮ ವ). 
[ಕಡ್ಕು (ಆ ಕಡಿದು) * ಕರ್ಪು) 
ಕಡುಗಲಿ (ನಾ). ಅತ್ಯಂತ ಶೂರ; ಮಹಾಪರಾಕ್ರಮಿ; ಬಲು 
ಗಟ್ಟಿಗ: ನೆಆತೆದೊಆ? ಕಾದಿದಂ ಕಡುಗಲಿಯಂ ಪೋಲ್ತು (ಎಕ. 1೪, 
10 ನಾಗಮಂ. ೨೩-೪; 977) ; ಕಡುಗಲಿ ನಿತ್ಕೋಪವಾಸಜೊಳ್‌ ನೆಜಕಿ 
ನೆಗೆಟ್ಟಿಂ (ಧರ್ಮಾಮೃ. ೬-೩೭); ಅಂಗವಿಸಿ ಕಡುಗಲಿಗಳಿಜಕಿದಾಡಿದೆರು 
ತಮ್ಮೊಳಗೆ (ಕುವ್ಯಾದ್ರೋ . ೧೭-೩); ಪರವೆಂಗಳಿಗೆ ಹೇಡಿ ಕದನಕ್ಕೆ 
ಕಡುಗಲಿ ಪರಮತಕ್ಕೊಡಂಬಡೆ ಮೂರ್ಬ (ಭರಚ. ೨-೧೩). 
(ಕಡು ( ಕಡಿದು) + ಕಲ್ಕಿ] 
13| ಸೆಡುಗಲಿಗಂಡ (ನಾ): ಮಹಾಶೂರ; ಶೂರರಲ್ಲಿ ಹೆಚ್ಚಿನ ಶೂರ; 
ಒಂದು ಬಿರುದು: ಕಡುಗಲಿಗಂಡ ರಾಚೆಣನೂರ್ಜ್ಜಿತ ಕೀರ್ತ್ತಿವಿಳಾಸ 
ಮೂರ್ತ್ರಯಂ (ಎಕ. ೪11, ಶಿವಮೊ, ೫-೨೨ ; 1218). 
[ಕಡುಗಲಿ + ಗೆಂಡ] 
ಕಡುಗಲಿತನ (ನಾ). ಮಿಗಿಲಾದ ಶೂರತನ; ಅತಿಶಯ ಪರಾಕ್ರಮ: 
20 ಕಡುಗಲಿತನಮುಂ ಚಾಗದ ಪಡೆಮಾತುಂ ವಿದೈೆಯುರ್ಕುಮೊರ್ವನೊ 
ಳೆಂತುಂ ನಡೆಯವು ಭುವನಾಂತರೆದೊಳ್‌ (ಆದಿಪು. ೧೨-೧೦೪) ; ನುಡಿಯ 
ಬಲ್ಮೆಯುಂ ಕಡುಗಲಿತನಮುಂ ... ಒಡವೆಯಾ ದಂದು ತಮ್ಮಿಂ 
ತಾವಕ್ಕುಂ- ಕಿಡುವುವು ಧನಮಿಲ್ಲದೆಂದಿವೆಲ್ಲಂ (ಪಂಡತಂ. ೨೨-೧೪); 
ಕಡುಗಲಿತನದಿಂದೆನ್ನಂ ಬಿಡೆ ನುಡಿದು ಪೊಡರ್ಪನುಟಾದು ಬೆಳ್ಳೆರಲೆಯ 
23 | ವೋಲ್‌ ಕಡುಗಲಿಗಳಾದಿರ್‌ (ಪಂರಾಮಾ. ೧೫-೬೦). 
[ಕಡುಗಲಿ + -ತನ] 
ಕೆಡುಗಲಿಸು (ಕ್ರಿ). ತೀಕ್ಷ್ಣವಾಗು; ತೀವ್ರ ತೆಯನ್ನು ಪಡೆ: 
ಮಂದೈಪ ಬಿಸಿಲ ಬಿಸಿಯಿಂ ನೆತ್ತಿ ನೆಲನ ಬಿಸಿಯಿಂದ ಕಾಲ್‌ 
ಕಡುಗಲಿಸಿ [ಪಾಕಾಂ.' ಕಡೆಗಣಿಸಿ] ಕಿವ ಕಾದೆಲರ ಬಿಸಿಯಿಂದ ದೇಹಂ 
380|. ... ಚೆಂಡು (ಹಚಳಾ. ೧೦-೨). 
[ಕಡ್ಕು (ಆ ಕಡಿದು) * -ಕಲ್‌, + -ಇಸ್ಕು] 
ಕಡುಗಲ್ಲೆರ್ದೆ (ನಾ). ೧. ಕಲ್ಲಿನಂಥ ಹೃದಯ ; ಕಠಿಣ ಹೃದಯ. 
೨. ಕಲ್ಲಿನಂಥ ಹೃದಯವುಳ್ಳವನು: ಒಳ್ಳು ಡಿಯುಂ ಗೇಯಮು 
ಮುರ್ಚದ ಕಡುಗಲ್ಲೆರ್ದೆಯೆರ್ಜಿಯನಂಬು ಮೇಣುರ್ಡ್ಟುಗುಮೇ 
95| ಗ(ಕಾವ್ಯಾವ. ೨೦೯). [ಕಡ್ಕು (ಆ ಕಡಿದು) + ಕಲ್ಲೆರ್ದೆ] 
ಕೆಡುಗವಿಲ (ನಾ). ದಟ್ಟವಾದ ಕಪಿಲ ವರ್ಣ: ಸೊಡರಂ ಪರ್ಟಿಸಿ 
1!  ದಂತಿರೆ ಬೆಡಂಗುವಡೆದೆಸೆವ ಮುನಿಯ ದೇಹದ್ಯುತಿಯಿಂ ಕಡುಗೆನಿಲ 
ಮಾಗಿ ಕಾಂಚನದಡನಿಯನನುಕರಿಸಿ ತದ್ವನಂ ಸೊಗಯಿಸುಗುಂ 
(ಕಾದಂಪೂ. ೭೨೯). 
40 [ಕಡ್ಕು (< ಕಡಿದು) *- ಕವಿಲ್ಕ (ಆ ಕವಿಲ್ಕ್‌)) 
ಕಡುಗಳ್ತಲೆ "ಕಡುಗಟ್ತಲೆ' ನೋ. 
ಕೆಡುಗಳ್ಳೆ, ಕಡುಕಳ್ಳ (ನಾ). ಭಾರಿ ಕಳ್ಳ; ದೊಡ್ಡ ಕಳ್ಳ: “ಪಶ್ಮತೋ 
ಹರಂ ಕಡುಗಳ್ಳ ೦7 (ವಸ್ತುಕೋ. ೬೫-೮೨). ಕಡುಕಳ್ಳೆ : ಕಡುಕಳ್ಳ 
ರಿಗೆ ಗಂಡ ಮಡಿಧೋತ್ರಗಳ ಮಿಂಡ (ಪುರಂದ. ೪-೮೮-೧) ; ಕಳ್ಳರಲ್ಲಿ 
| ಕಡುಕಳ್ಳ ಹೊಕ್ಕ" ಹಾಗೆ (ಗಾದೆ). 
(ಕಡು, (ಆ ಕಡಿದು) * ಕಳ್ಳ] 


ಕಡುಗಾಡಿ (ನಾ). ಮಿಗಿಲಾದ ಚೆಲುವು; ಅತಿಶಯವಾದ 


ಕಡುಗಲಪ ೧೪೧೭ 


ಕೆಡುಗಲಪ (ನಾ). ಬಲು ಮಾತಾಡುವವನು ; ವಾಚಾಳ ; ಬಾಯ್ಬ್ದ 


ಡಿಕ; ಅತಿ ಹರಟಿಗಾರ : ಚಪಳನಿವಂ ಕಡುಗಲಪಂ ವಿಪರೀತಮನೆನ್ನ 

ಮುಂಡೆ ನುಡಿದ ಪನೆಂದುರ್ವಿಪ ಮುಫಿಯನೇಡ (ಧರ್ಮಾಮೃ. ೬-೧೪); 

ಏನನೆಂದೊಡಂ ಕಡುಗಟಪಂ ಜಗದೊಳಿ-ವಂ (ಧರ್ಮಾಮೃ. ೬-೧೮೩). 
(ಕಡು, (೮ ಕಡಿದು) + ಗಚಿಪ] 5 


ಕಡುಗಬ್ಬಲೆ, ಕಡುಗತ್ತಲೆ, ಕಡುಗಳ್ತಲೆ (ನಾ). ಬಲು ಕತ್ತಲೆ; 


ಕಗ್ಗತ್ತಲೆ; ದಟ್ಟವಾದ ಕತ್ತಲೆ; “ಅವತಮಸಂ, ಅಂಧತಮಸಂ, 
ಸಂತಮಸಂ- ಈ ೩ ಕಡುಗಟ್ಟಲೆ* (ಹಲಾಯು. ೧೮-೧೧೦); 
ಇಡಿದಡರೆ ಕೊಂಡ ಕುಸುಕಜ ಕಡುಗಟ್ಮ_ಲೆ ತಲೆಯನೆತ್ತ ದೊತ್ತರಿಸದಣಂ 
ಸೊಡರದೆಲೆಮಿಡುಕದಿಕೆ (ಶಾಂತಿಪು. ೬-೧೧೮). ಕಡುಗತ್ತಲೆ; ಕಡು|0 
ಗತ್ತಲೆಯೊಳ್‌ ಬಂದು (ವಡ್ಡಾ ರಾ. ೧೫೬-೯). ಕಡುಗಳ್ನಲೆ : ಕಡು 
ಗಳ್ತಲೆ ಕವಿತರ್ಪಾಗಳ್‌' (ಗಿರಿಕ. ೪-೭೦ ವ). 

[ಕಡು (೮ ಕಡಿದು) + ಕಲ್ಲಲೆ) 


ಕಡುಗಾಂಪ (ನಾ). ಬಲು ದಡ್ಡ; ಮಹಾಮೂರ್ಪ : ಇಲ್ಲದ ಗುಣಗಳ 


ಬಲ್ಲರಿಚ್ಚೆಗತನದಲ್ಲಿ ಪೊಗಳೆ ಪೊಂಗಿ ನಲಿವ ಕಲ್ಲೆರ್ದೆಗರು ಕಡುಗಾಂಪರ |15 | 


ವನಿಯೊಳಗಿಲ್ಲನ್ಮ ರರಸುಗಳಿಂದ (ಕುರಾಸಾಂ. ೩೫-೮೫). 
[ಕಡು (ಆ ಕಡಿದು) + ಗಾಂಪ] 


ಸೌಂದರ್ಯ: ಕಡುಗಾಡಿಯ ಸನ್ನಿಧಿ ಬೇಜದೊಂದು ನುಣ್ಬಿನ ಕಣಿ 
ಬೇಆದೊಂದು ಪೊಸಗಂಪಿನ ಪೊಂಪುಟ (ಶಾಂತಿಪು. ೮-೭೯); ಕಡುಗಾಡಿ |20 
ಕಣ್ಣಡಜಕಿ ಮನಂ .ಬೆರ್ಚೆ (ಕಾವ್ಯಾವ. ೩೦೦); ಕಡುಗಾಡಿ ಗರುಡಿ 
ಯೆಂಬಿವಅಂದೆಂ ವಸುಧೀಶನಣುಗದಮ್ಮಂ ವಸುದೇವಂ ಧರೆಗೆ ಕಣ್ಣು 
ಮುಳ್ಳಾಗಿರ್ದಂ (ಅರ್ಧನೇ. ೪-೧೩೧) ; ಗೊಲ್ಲವೆಣ್ಣುಗಳು ಕಡುಗಾಡಿಯಿಂ 
ಬಂದು ಸೋಹುತಿಹರು ನೆಲ್ಲಮಡಿಗಳಿಗಿಳಿವ ಗಿಳಿಗಳ (ಕುರಾಸಾಂ. 
೨-೩೬). [ಕಡು (ಆ ಕಡಿದು) 4 ಗಾಡಿ] 25 


ಕಡುಗಾಡಿವೆಯು (ಕ್ರಿ). ಬಹಳ ಅಂದವನ್ನು ಪಡೆ; ಬಲು ಸೊಗಸನ್ನು 


ಹೊಂದು: ಕಡುಗಾಡಿವೆತ್ತ ವಾಕ್ಸುಂದರಿ ಕೂರ್ತು ನಿಲೈ ನಯಸೇನ 
ಮುನೀಂದ್ರಮುಖಾಬ್ಜಷಂಡದೊಳ್‌ (ಧರ್ಮಾ ಮೃ. ೧-೮); ಕಡುಗಾಡಿ 
ವೆತ್ತಲೆವ ತೆಂಕಣಗಾಳಿಯ ಸೋಂಕು ಸೊರ್ಕುವೆತ್ತುದು (ಧರ್ಮ ನಾ. 
೧-೭೨). (ಕಡುಗಾಡಿ + ಪೆಜ್ಕು) 30 


ಕಡುಗಾಪು(ನಾ). ಬಿಗಿಯಾದ ಕಾವಲು; ಬಲವಾದ ಕಾವಲು: (... 


ಕೆಂಪನಾರಸಿಂಹಸೆಟ್ಟಯ ಕಡುಗಾಪಿನಲ್ಲಿ, ರಣಧೀರನೊಡನೆ, ನಿಷ್ಕ ಮಿಸು 
ವನು), ( ಬೆಟ್ಟಅ. ೨೦೮-೧೪). [ಕಡು (೮ ಕಡಿದು) + ಕಾಪು] 


ಕಡುಗಾಯ್‌ (ಕ್ರಿ). ೧. ಅತಿಯಾಗಿ ಕಾಯು; ಬಹಳವಾಗಿ 


ಕಾವೇರು, ಬಿಸುಪೇರು: ಕಡುಗಾಯ್ದ ಶಿಲೆಗಳೊಳ್‌ ಕೂರ್ಪುಡುಗದ |55 
ಕೈದುಗಳೊಳೆಜಗಿ (ಅಜಿಪು. ೧೧-೮) ; ಕಡುಗಾಯ್ಡುಂ ನೀರ್‌ ಮನೆಯಂ 
ಸುಡಲಜಕಿಗುಮೆ (ಧರ್ಮಾನ್ಳು. 3-೧೦೧) ; ನೆಲನುಸ್ಹಿಸಿತಲೈ ಕಡುಗಾದ 
ಕಾವಲಿಯಂತೆ (ತೊರರಾ, ೨-೪-೧೫); ಕ್ರೋಣಿಯೊಳೀ' ಬಲ್ಬಿಸಿಲಿಂದೆ 
ಕಡುಗಾದ ಬಾಣಲಿಯೆಣ್ಣೆ ಯೊಳಬುದಿ ಹೂಣಿಸಿ ಕುದಿಗೊಂಡು ಮರಳ್ಲುದು 
(ಮೋಹತ. ೧೯-೪೫): ೨.` (ಆಲಂ) ಅತಿಯಾಗಿ ಮುನಿದುಕೊಳ್ಳು ; |40 
ಬಹಳ ಸಿಟ್ಟಾಗು: ಕಡುಗಾಯ್ದಡರ್ತು ಮಜ್ಚರಿಸುವಳುನ್ನತಿಕ್ಕೆಗೆ 
ಬೆಡಂಗಿನ ತೋರ್ಕೆಗೆ (ಧರ್ಮಾಮೃ. ೮-೧೬೬). [ಕಡ್ಕು * ಕಾಯ್‌] 


ಕಡುಗಾಯಿ (ನಾ). ಪಕ್ವವಾಗದೆ ಇರುವ ಕಾಯಿ; ಬಲಿತು 


ಹಣ್ಣಾಗದೆ ಇರುವ ಕಾಯಿ: ಅದಿನ್ನೂ ಕಸಗಟ್ಟಿ ಕಡುಗಾಯಿ (ರೂಢಿ). 
"ಕಸುಗಾಯಿ? ಪರಾ. 45 
[ಕಡ್ಕು (ಆ ಕಡಿದು) * ಕಾಯ್ಕಿ (ಆ ಕಾಯ್ಕ್‌)] 


ಕಡುಗಾಳಿ 


ಕೆಡುಗಾಯ್ಬು, ಕಡುಗಾಹು (ನಾ). ೧. ಅತಿಯಾದ ಉಷ್ಣತೆ; 
ಮಿಗಿಲಾದ ಕಾವು: ನಡುಗಿ ತಡವರಿಸಿ ಬೆಂಕೆಯ ಕಡುಗಾಯ್ಬಿಂಗಗಿದು 
ಜೆಡೆಗಳಿಡುವಿನೊಳಹಿಗಳ್‌ ತೊಡರ್ದು ನುಸುಳ್ಳೋಡಿ ಗಂಗೆಯ ಮಡು 
ಗಳನಡೆಹಡಿಸಿ ಪುಗುವಿನಂ ಭಯವಕದಿಂ (ಕಾವ್ಯಾ ವ. ೪೧೦); ಉದ 
ಯಿಸೆ ಛಾನು ಭಾನುಮಣಿಯೊಳ್‌ ಕಡುಗಾಖ್ಬೊಗೆವಂದದಿಂದಂ (ಜಗವಿ. 
೭-೫) ; ಬಿಸುಗದಿರನ ಕಡುಗಾಯ್ಬಂ ಮಸುಳಿಸಿದುವು . . . ಕಾವನೆಚ್ಚ 
ಲರ್ಗಣೆಗಳ್‌ (ಕಬ್ಬಿಕಾ ೩೦೧). ೨, (ಆಲಂ) ಏರಿದ ಕೋಪ; 
ಕೋಪೋದ್ರೇಕ; ಕೆರಳುವಿಕೆ: ನಡುವಗಲ ಬಿಸಿಲ್‌ ತನ್ನಂ ಸುಡೆ 
ವನಕರಿ ಕಮಳಬಂಧುವೊಳ್‌-ದಿನಕರನೊಳ೯ ಕಡುಗಾಯ್ತೆನೆ ಸರಸಿಜಮಂ 
ಕಿಡಿಸಲ್‌ ತಾಂ ಪೊಕ್ಳುದಾಗ ಬಗೆದಾ ಕೊಳನಂ, (ಕವಿರಾ. ೩-೧೧೫); 
ಸಿಡಿಲಂ ಹಿಡಿವ ದಿಕ್ಕರಿಗಳನೆಳ್ಟಟ್ಟುವ ಕಡುಗಾಯ್ಬಂ ತಳೆದು... 
ನಿಂದು ಗಜಘಟಾಪಟಲದೊಳಂ (ಗಿರಿಕ. ೬-೫೫ ವ); ಕಡುಗಾಯ್ಬಿನಿಂದೆ 
ಗುಡುಗುಡಿಸಿ ಕಿಡಿಕಿಡಿಯಾದೆನೊಡನಾ ನಿರೂಪಾಕ್ಷನು (ಚೆಬಪು. ೩೧-೩) 
ಕಡುಗಾಹು : ೩. ಕಾದು ಕೆಂಪಾಗಿರುವಿಕೆ: ಕಡುಗಾಹ ಕಳೆದವು 
ಳೆಂಗಳತಿಶಯ ರೌದ್ರಮುಖನಾದ (ನಿಭಾಗ. ೧೦-೮೪-೩೧). 
[ಕಡು (ಆ ಕಡಿದು) + ಕಾಯ್ತು,] 
ಕೆಡುಗಾರ (ನಾ). ಬಲಿಷ್ಕ (7): ನುಡಿ ಭೇದಗಳಿಂದ ಕುಣಿಸುತಿಪ್ಪ 
ಮಾಯಾಕಡುಗಾರನೊಬ್ಬನೆ: ಎಲ್ಲೆಲ್ಲಿ ಪರಿಪೂರ್ಣ (ವಿಪ್ರಸು. ೧೪-೩). 
(ಕಡು (ಆ ಕಡಿದು) * -ಗಾರೆ (ಆ -ಗಾಜ)] 
ಕಡುಗಾವಲ್‌ (ನಾ). ಬಲವಾದ ಕಾವಲು ; ಬಿಗಿಯಾದ ಅಂಗರಕ್ಷೆ: 
(.... ಭದ್ಭಾಸನವನ್ನು  ಬಳಸುಗಟ್ಟ ಬಿಚ್ಚುಗತ್ತಿಯ ಕಡುಗಾವಲ್ಲುಡು 
ತ್ತಿರುವ. . . ಅಂಗರಕ್ಷಕರ ಜಂಗುಳಿ) (ಬೆಟ್ಟಅ. ೩೦-೧೭). 
[ಕಡ್ಕು (ಆ ಕಡಿದು) + ಕಾವಲ್‌,] 
ಕೆಡುಗಾವಲಿ (ನಾ). ದೊಡ್ಡ ಕಾವಲಿ; ಅಗಲವಾದ ಹಂಚು: 
ಕಾದೆ ಕಡುಗಾವಲಿಯೊಲಾಯ್ತಿಳೆ (ತೊರರಾ. ೫-೮-೬೦). 
[ಕಡ್ಕು (ಆ ಕೆಡಿದು) * ಕಾವಲಿ] 
ಕೆಡುಗಾಸು (ಕ್ರಿ). ಬಹಳವಾಗಿ ಕಾಯಿಸು; ಮಿತಿಮಾರಿ ಶಾಖ 
ವುಂಟುಮಾಡು; ಕಡುಗ್ಧಾಸೆ ಕುದಿದು ಕಿಡಿಗುಟ್ಟಿ ಕೆಂಗಲಿಸಿ ಭುಗಿಲಿಡುವ 
ವಿಷವ (ಸಿದ್ಧ ರಾ. ೫-೧೪); ಕಡುಗಾಸಿ ಚಿಮ್ಮಾಡಿ ಕುಡಿ ಮಗುಚಿ 
ಕತ್ತರಿಸಿ ಪೊಡೆನೆಡೆಗಳೊಳಗೆ ಸಿಡಿಸಿದನು (ಸರ್ವಜ್ಞ. ೧೪೧೨). 
[ಕಡ್ಳು + ಕಾಸು] 
ಕಡುಗಾಹು "ಕಡುಗಾಯ್ಬು' ನೋ: 
ಹೆಡುಗಾಹೇಯು (ಕ್ರಿ). ೧. ಬಹಳ:ಕಾವೇರು. ೨. (ಆಲಂ) ಸಿಟ್ಟು 
ನೆತ್ತಿಗೇರು; ಕೋಪ ಹೆಚ್ಚಾಗು: ಹೇಣಿದೆರು ಹಿಳುಕುಗಳ ಮೈಯಲಿ 
ಜೋಜು ಮಸಗಲು ಭೀಷ್ಮ ಕಡುಗಾಹೇಜದನು ರೋಷಾಗ್ನಿವಿಕಟಿಜ್ವಾಲೆ 
ಮುಖನಾದ (ಕುವ್ಯಾಭೀ. ೬-೧೯). 
[ಕಡುಗಾಹು (ಆ ಕಡುಗಾಯ್ಬು) 4 ಏಜ್ಮು (ಆ ಏಜ್‌,)] 
ಕೆಡುಗಾಳ (ನಾ). ತುಂಬ ಕೆಟ್ಟವನು, ನೀಚ :' ಕಡುಗಾಳ ಕೆಡಿಸಿ 
ಪೋದನು ನೋಡು (ಅನಂಚ. ೧೧-೯೬). 
[ಕಡು («4 ಕಡಿದು) * ಕಾಳ] 
ಕಡುಗಾಳಿ (ನಾ). ಬಲವಾದ ಗಾಳಿ:; ಬಿರುಗಾಳಿ : ಅಡಿಯಿಂ ಮೇಗ 
ಣ್ಲೆತ್ತುವ ಕಡುಗಾಳಿಯ ಪೊಯ್ಲೊಳಿದಣ ನೀರೊಉೆದ ಪುದು (ಆದಿಪು, 
೧೩-೫೨), ಉಸಿರ್ದೊಡೆ ಕಡುಗಾಳಿಯ ತಣಗೆಲೆಗಳಂತೆ ಪಾಜಕಿದ. 
ರಮರರ್‌ (ಅಜಿಪು. ೪-೬೫); ವಿಳಯಾನಿಳನೆನೆ ಭರದಿಂ ಕಡುಗಾಳಿ ಬೀಸಿ 
ದುದು ಗೋಕುಲದೊಳ್‌ (ಜಗವಿ. ೪-೮೬). 
[ಕಡ್ಕು (ಆ ಕಡಿದು) + ಗಾಳಿ] 


ಕಡುಗಾಳುತನ ೧೪೧೮ ಕೆಡುಗೂರ್ಮೆ 


ಕೆಡುಗಾಳುತನ (ನಾ).: ತುಂಬ ದಡ್ಡತನ: ಕೇಳಜ್ಜ ನಿನ್ನ ಮಾತಂ 
ಕೇಳದೆ ಕಡುಗಾಳುತನದೆ ಸಿಲ್ಕಿದೆವು (ಪಂಚತಂ. ೨೯೦-೫). 


ಅಖಿಳವೇಗದ ಕಡುಗುದುರೆ ಬಳಲಿದವು ಬಗೆಯೆದೆ ಹರಿಯೆ ಗರ್ಜನೆಯ 
(ಕುವ್ಯಾದ್ರೊ €.:೧೦-೨೨), ಕಡುಗುದುರೆಯ ಸೊಕ್ಕೆ ಮುಜ್‌ ಯೆಂದು 


[ಕಡು (೮ ಕಡಿದು) + ಕಾಳುತನ (೮ ಕಾಳ್ತನ)] ಚದುರಂಗದಡಿಯ ಮೇಲ್ನಾಯ ಪೇಳಿದಳು (ಕಂನವಿ. ೬-೧೨೦). 
ಕಡುಗಾಳೆಗ (ನಾ). ಉಗ್ರವಾದ ಯುದ್ಧ ; ಭಾರಿ.ಕದನ: ಲಂಕಾಧಿ [ಕಡು (ಆ ಕಡಿದು) + ಕುದುರೆ] 

ನಾಥನಂ ವಾನರ ಸಹಾಯದಿಂ, ಕಡುಗಾಳೆಗದಿ ಕೊಂದು (ಶ್ರೀಕಾಮಾ.| 5; ಕೆಡುಗುರು (ನಾ). ಶ್ರೇ ಷ್ಕನಾ ದೆ ಗುರು; ದೊಡ್ಡಗುರು : ಕಡು 

೮೫೭-೧೮೦). (ಕಡು, (ಆ.-ಕಡಿದು) + ಕಾಳೆಗ] ಗುರುವಿನಂತತಿ ನಿಭಕ್ತಿಲಿಂಗವನೀವುದೊಡನಾಡಿಯಂತೆ ತಾತ್ಪರ್ಯಾರ್ಥ 
ಕಡುಗಿಚ್ಚು (ನಾ). ಹೆಚ್ಚಾದ ಕಿಚ್ಚು; ಪ್ರಬಲವಾದ ಉರಿ: ಕಡು ವೀವುದು (ಮಂಗರಾ. ೨-೬). 

ದುಃಖದಿಂದ ಬೆಂದುಂ ಬಿಡದಿಕ್ಕುಂ ಜ್ಞಾನರೂಪಮಂ ಜ್ಞಾನಮಯಂ [ಕಡು (೮ ಕಡಿದು) * ಗುರ್ಳು] 

ಕಡುಗಿಚ್ಚಿನಿಂದ ಬೆಂದುಂ ಬಿಡದಂತಿಕೆ ತನ್ನ ರೂಪಮಂ ಕಳಧೌತಂ ಕಡುಗುರುಡ (ನಾ). ಸಂಪೂರ್ಣ ಕುರುಡ; ಕಗ್ಗುರುಡ : ನಿಮಿಷ 

(ಪರಮಾ. ೫೯-೭೪). [ಕೆಡು (ಆ ಕಡಿದು) * ಕಿಚ್ಚು) 10| ಜದೊಳಾರುಹತರಂ ಕಡುಗುರುಡರಂ ಮಾಡಿ ಬಸದಿಗಳಂ ಹಿರಿದು ಕೆಡಪಿ 
ಕಡುಗಿಅದು (ನಾ)- ಬಹಳ ಸಣ್ಣದು; ಅತಿ ಚಿಕ್ಕದು : ಕಡುಗಿಜಕಿ | (ಬಸಪು. ೪೯-೪೬) ; ಕಡುಗುರುಡಂ ಕಣ್ಮಂ ಕಡವರಮಂ ಬಡನಂ 


ದಾಯ್ತು ರಜ್ಜುವರಮೈದುವರೆಂ (ಮಲ್ಲಿಘು. ೧-೫೬). |. ಬಯಸುವ ಪರಿಯಿಂದೆ (ಜಯಕಾ. ೨-೩೦). 
[ಕಡು (೮. ಕಡಿದು) + ೬ಆದು] | [ಕಡು (ಆ ಕಡಿದು) 4+ ಕುರುಡ) 
ಕಡುಗ್ಗು "ಕಡಂಗ್ಳು' ನೋ. | ಕಡುಗೂಪ "ಕಡುಗೂರ್ಪ' ನೋ. 
ಕಡುಗ್ಳು (ನಾ). ಅತಿಶಯತೆ; ಹೆಚ್ಚಳ (?): ಮಿಡಿಯಲೊಡಂ 15 ಕಡುಗೊರ್‌ (ಕ್ರಿ). ಬಹಳವಾಗಿ ಪ್ರೀತಿಸು: ಒಡಲಿರಡು ಜೀವನೊಂದೆನೆ 
ಸುರಿವುದು ರಸವೆಡೆಯುಡುಗದೆನಿಪ್ಪ ನುಡಿಗೆ ಕಡುಗೆನಿಸಿದ ವೋಲ್‌ ಗುಡು ಕಡುಗೂರ್ಪುದನಜಕ[ಯದಿಂತು ದುಸ್ಕೃತದಿಂದಂ] ತೊಡರ್ದವನೆ ತಾನೆ 


ಗುಡಿಸೆ ಗಂಟುಗಂಟುಗಳೆಡೆಯಿಂ ರಸಮುಣ್ಮುವಿಕ್ಷುವಾಟಗಳೆಸೆಗುಂ) | ತನ್ನಿಂ ಕಿಡೆ (ಕಾದಂಉ. ೪೮೧); ಕೆಡುಗೂರ್ಪಂಗನೆಯರ್‌ ನಂಟರ್‌ 
(ಕುಸುಮಾ, ೧-೧೦೦); ಮೃಗಪತಿಯತಡುಗು ಬೀಳುವ ಪಿಡುಗು ಮಿಂಚಿನ] | ತನುಭವರನಂಡಾದಿಗಳಪ್ಪರೇ ಶರಣ್‌ ಸಾವೆಡೆಯೊಳ್‌ (ಧರ್ಮಾ ಮೃ. 
ಕಡುಗು ಬೆಡಗು ಮಳೆನೀ೦್‌ ಕರಿಕರಾಯತದೀ (ಕೃಕರ್ಣಾ. ೨-೬೮). ೪-೨೬೮). [ಕಡು * ಕೂರ್‌,] 
(1. 1 ತಮಿ. ಕಡುಗು - ಹೆಚ್ಚಾಗು] 20 ಕಡುಗೂರಿತು, ಕಡುಗೂರಿದು (ನಾ). ಬಹಳ ಹೆರಿತವಾದದ್ದು : 
ಕಡುಗುಜ್ಜ, ಕಡುಗುಜ್ಜು (ನಾ). ಬಹಳ ಕುಳ್ಳ; ಅತಿಗಿಡ್ಡ: ಕಡುಗೂರಿತಕ್ಕು ಮುಳ್ಳಿನೊಳೊಡಗೂಡಿದ ಪಚ್ಚೆ ಬೇಜಕ ಕೂರ್ಪಿಲ್ಲ 
ಆನೆ ಕಡುಗುಜ್ಜನಾದೊಡಮೇನನ್ಮಮೃಗಕ್ಕದೆಂತುಮುದ್ದಮೆ (ಸಮ ಪ. (ಗದಾಯು. ೩-೬೫). ಕೆಡುಗೊರಿದು : ಪಾಂಡ್ಮನ ರಥದಚ್ಚುಡಿದಲಕ್ಲಿ 
೪-೩೪). ಕಡುಗುಜ್ಜು: “ಕಡುಗುಜ್ಜು ವೃಕ್ಷಂ ಶುಪಾಖ್ಶ್ಮಂ? ತಲಿ ಕೊಂಡುವು ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌ 
(ಮಂಗರಾ. ೩೧-೧). [ಕಡ್ಕು ( ಕಡಿದು) + ಗುಜ್ಜ] (ಪಂಪಭಾ. ೧೨-೮೨). 
ಕಡುಗುಜ್ಜು "ಕಡುಗುಜ್ಜ' ನೋ. 25 [ಕಡ್ಕು (೮ ಕಡಿದು) + ಕೂರಿತು (ಆ ಕೂರಿತ್ತು)] 


ಕಡುಗುಣ್ಣು (ನಾ). ಬಹಳ ಆಳ] ತೀರ ತಗ್ಗು: ಕಡುಗುಣ್ಬುವೆರಸು ಕಡುಗೊರಿದು "ಕಡುಗೂರಿತು' ನೋ. 
ದಾಂಟಿಂ ಗಡ ಮೇರೆಯನೆಂದು (ಆದಿಪು. ೧೨-೧೨೪); ಅವಳ ಕಡುಗುಣ್ಬ ಕಡುಗೊರ್ಪ, ಕಡುಗೂಪ (ನಾ). ಬಹಳ ಪ್ರೀತಿಮಾಡುವವನು; 


ನಾಳ್ವ ಫೊರ್ಕುಟ್‌ (ಕಬ್ಬಕಾ. ೭೮). [ಕಡು (೮ ಕಡಿದು) * ಗುಣ್ರ್ರಾ] ಪ್ರಿಯತಮ: ಅನೆರಡಿಲ್ಲದೊಲ್ವ ತೆಜದಿಂದಿನಿಯಂ ಕಡುಗೂರ್ಪನಾದ 
ಕಡುಗುತ್ತ (ನಾ). ತೀಕ್ಷ್ಮ ವಾದ ರೋಗ; ಉಲ್ಬಣವಾದ ವ್ಯಾಧಿ: ನಿನ್ನೇನೆನಗೆ (ಅನಂಪು. ೮-೧೮). ಕೆಡುಗೊಪೆ: ಕೈವಿಡಿದ ಸ್ತ್ರೀಯ 
ಕಿರಾತನಾಯಕರೆಯ್ದಂದು ಕಡುಗುತ್ತದಿಂ ಬಡಪಟ್ಟನೊಡಲಂ ಬಿಡದೆ | 30 ಕಡಿಖಂಡವ ಮಾಡಿದೆ ಒ ಡ್ರ ನಾಡಿದ ಕಡುಗೂಪರನಿಜಕಿದು ಕೊಂಡೆ 
ನೋಡಿ ನಡನಡ ನಡುಗಿ ಕಾಗೆಯಡಗಂ ತಡೆ ಯ ದೆ ಕೊಡಲೊಡಂ (ಘನವ. ೭). [ಕಡು (ಆ ಕಡಿದು) * ಕೂರ್ಪ,} 
ಕಿಡುಗುಮಾ ಕಡಿದಷ್ಟ ರೋಗಂ (ವರ್ಧಪು. ೧೬-೫೬ ವ). ಕಡುಗೂರ್ಪು, (ನಾ). ಅತಿಶಯವಾದ ಪ್ರೀತಿ ; ಹೆಚ್ಚು ಅನುರಾಗ: 
[ಕಡು (ಅ ಕಡಿದು) * ಕುತ್ತ] ಅಡಗಿನೊಳು ಬೆರಸಿ ವಿಸಮಂ ಕಡುಗೂರ್ಸಿಂದಿಕ್ಕಿ (ಧರ್ಮಾಮೃ. ೨-೨೦೨). 
ಕಡುಗುದಿ, (ಕ್ರಿ). ೧. ಬಹಳವಾಗಿ ಕುದಿ. ೨. (ಆಲಂ) ತಳಮಳಿಸು; [ಕಡು (೮ ಕಡಿದು) * ಕೂರ್ಪು,] 
ಚಡಪಡಿಸು : ಒದವಿದೈಶ್ವರ್ಯದಿಂ ಬಾಳ್ವರಂ ಕಂಡು ಕಡುಗುದಿದು [35] ಕಡುಗೂರ್ಪು; (ನಾ). ಅತಿಶಯವಾದ ತೀಕ್ಷ್ಣತೆ; ಬಹಳ ಹರಿತ: 
ಮತ್ತರೆದೆ ಕೊಂಡೆಯವನುಸಿರಿದೊಡೆ ಕೇಳ್ತುದು ನೀತಿಮಾರ್ಗವೆ ಕಡುಗೂರ್ಷಿಲ್ಲದ ಕರವಾಳ್‌ ಕೆಡುಪಿಲ್ಲದ ಕುದುರೆ ಗಾಡಿಯಿಲ್ಲದ 
 (ಚೆಬಪು. ೮-೨೧). [ಕಡ್ಡು + ಕುದಿ] ಬೆಲೆವೆಣ್‌. .. ಅರ್ತಿಯಂ ಮಾಡುಗುಮೇ (ಅಜಿಪು. ೬-೯೬); ಖಗ 
ಕಡುಗುದ್ದಿ (ನಾ). ಅತಿಶಯವಾದ ಕುದಿತ; ಕತಕತ ಕುದಿಯು ನಾಯಕರೆಟಿದೊಡುರ್ಕುಗೆಟ್ಟನೆ ಮುನ್ನಿಂ ಮಿಗೆ ಕಡುಗೂರ್ಪಂ ತಳೆದಂ' 
ವಿಕೆ; ಅತ್ಯಂತ ಬೇಗೆ: ವಿಡುಕುವಧರದ ಬಿಟ್ಟಿ ಕಂಗಳ ಕಡು (ವರ್ಧಪು. ೮-೬೦). [ಕಡ್ಕು («4 ಕಡಿದು) * ಕೂರ್ಪು;) 
ಗುದಿಯ ಸುಯ್ಲುಗಳ (ನಿಭಾಗ. ೧೦-೫೪-೪). 40| ಕಡುಗೊರ್ಮೆ (ನಾ). ಅತಿ ಪ್ರೇಮ; ಅಧಿಕವಾದ ಪ್ರೀತಿ: ನಿನ್ನಸು 
[ಕಡು (ಆ ಕಡಿದು) * ಕುದ್ಮಿ] » « « ಪೋಪೊಡಮೆನಗಿನ್ನುಮಾಯೊಡಲೊಳಿರ್ದುದು ನಾಣಿಲಿ ಜೀವಮೆಂ 
ಕಡುಗುದುರೆ (ನಾ). ಚುರುಕಾದ ಕುದುರೆ; ವೇಗವುಳ್ಳ ಕುದುರೆ : ಜೊಡಾವೆಡೆಯೊಳೆ ನಿನ್ನೊಳೆನ್ನ ಕಡುಗೂರ್ಮೆಯುಮಲ್ಕಲುಮಂಗ 
ಬಿಸಿಲ್ಲುದುರೆಗಳ್‌ ಪೊಳೆವಂತೆ ಪೊಳೆವ ಕಡುಗುದುರೆಗಳುಮಂ (ಪಂಪಭಾ. ವಲ್ಲಭಾ (ಪಂಪ ಭಾ. ೧೩-೪); ಒಡ್ಡಿದ ಮೇಘಸಮೂಹದಂತೆ ನಂಟರ 
೧೦-೫೧ ವ) ; ತೊಡೆಯಿಂ ಕಡುಗುದುರೆಗಳಂ ಮಡದಿಂ ನಡುಪಟ್ಟಿ ಕಡುಗೂರ್ಮೆ (ಧಮ್ಮಾ: ಮೃ, ೫-೧೯); ಕಡುಗೂರ್ಮೆಯಿಂದ ನಿನ್ನಡಿ 


ದಂತಿಯಂ , . . ಬಸದಾಗಿಸುವಂ (ಕಾವ್ಯಾವ. ೨೩೧); ಬಂದ ಕಡು |45 ಯಾಣತಿಯನೆನ್ನ ಮುಡಿಯೊಳಾಂತೆನು (ಹದಿಬ. ೧-೪೪). 
ಗುದುರೆ ಪೊಲಡೊಳ್‌' ನಿಂದವರರ. ಶಿವಿದುವು (ಕಬ್ಬಿ ಕಾ. ೨೪೭); [ಕಡು (ಲ. ಕಡಿದು) * ಕೂರ್ಮೆ] 


{01-2-4 


ಕಡುಗೊರ್ಮೆನೆಉು 


ಕಡುಗೂರ್ಮೆವೆಯಿ (ಕ್ರಿ). ಅಧಿಕವಾದ ಪ್ರೀತಿಯನ್ನು ಪಡೆ; ಹೆಚ್ಚು | 
ಅನುರಾಗವನ್ನು ಹೊಂದು : ಹಿರಿದಪ್ಪ ಬೆಸನನೆನೆಗಿಂದರಸಂ ಡುಗ, 
ರ್ಮೆನೆತ್ತು ಚೆಸಸಿದೆಂ (ಧರ್ಮಾಮೃ. ೬-೨೭). [ಳಡುಗೂರ್ಮೆ + ಣು] | 
ಕಡುಗೆಂಟು (ನಾ). ಬಹಳ ದೂರ : ಗುಣಾ[ನುವಾದದಿಂ ಲಜ್ಮಿ 4 ತನಂ]! 
ಬರೆತೆಗೆಯಲು 0 ಕಡುಗೆಂಟಾದನಂ ಬಟಿಯಟ್ಟಿದೆಯುಂ ಬಲ್ಪಿನಿಂ A 
ದೇವಿಯ ಪಾದಮೂಲಮನೆಯ್ದಿ ಸಲುಂ (ಕಾದಂಉ. ೪೦೪); ವಿಲದೊಳ | | 
ಗೊಂದು ಕಲ್ಲ ಗವಿಯೊಳ್‌ ಕಡುಗೆಂಟಜಕೊಳಿರ್ದು ಕಪ್ಪೆ (ಸೂಕ್ತಿಸು.! 
೧೬-೬೨). ([ಕಡ್ಕು (ಆ ಕಡಿದು) * ಗೆಂಟು] 
ಕಡುಗೆಂಪು (ನಾ). ಬಹಳ ಕೆಂಪು; ದಟ್ಟವಾದ ಕೆಂಪು: ನಿನ್ನ ಕಣ್ಮೊಳ್‌ ; 
ಪಸರಿಸೆ ಕಡುಗೆಂಪು ನೋಡಿಯುಂ ಸೈರಿಪೆವೇ (ಅದಿಪು. ೧೨-೯೪); ಕಡು!10 
ಗೆಂಪುವೊರೆದ ತಳಿರ್ಗಳಿನೆಡೆನಿಡದಿಡಿದಡವಿ ಸುತ್ತಿ ಸೊಗಯಿಸಿ ತೋರ್ಕುಂ | | 
(ಕಾದಂಪೂ, ೧೧೦) ; ರಕ್ತ ಬಲಿಯುಮಂ ತಾಮೆ ಕುಡುವಂತೆಸೆದಿರ್ದರೊ | 
ಕಡೆಗಣ್ನೊಳ್‌ ಪಸರಿಸೆ ಕಡುಗೆಂಪು ಭೀಮದುರ್ಯೋಧನರಾ (ಗದಾಯು. | 
೮-೨೩) ; "ಅಕೆಮುಗಿದಕ್ಷಿ ಬೆಮರುವಂಗ ಕಡುಗೆಂಪು ಪರಿದು ರಾಜಿಸು' | 
ನಧರಗಳೆ (ಕಂನವಿ. ೧೦-೫೧). [ಕಡು (ಆ ಕಡಿದು) * ಕೆಂಪು) 1s] 
ಕಡುಗೆಚ್ಚಲ್‌ (ನಾ). ತುಂಬಿದ ಕೆಚ್ಚಲು : ಬೆನ್ನಿಂ ಬಿರಿವನ್ನಂ ಕೊರ್ಪಿ | -| 
ಮುಂಗಾಲ್‌ ಗಡಿಯೆನೆ ಕಡುಗೆಚ್ಚಲ್‌ ಪೊದಬ್ಹಂದು ನತ್ಟೊ (ತ್ಯ | 
ಮೆಲ್ಲಂ ಬಾಲವಂಬಂ ಕಜ ಯೆ (ಚಂದ್ರಪು. ೪-೪೮). 1 
[ಕಡು (ಆ ಕಡಿದು) ಇ ಕಚ್ಚ ಲ್‌] | 
ಕಡುಗೆಡೆ (ನಾ). ಅಧಿಕವಾದ ಗೆಳೆತನ; ಅತಿಶಯವಾದ ಸ್ನೇಹ: | 
ಎರವಿಲ್ಲದ ಕಡುಗೆಡೆಗಿಂದು ನೆರಮಿಲ್ಲದ ಬಿಡುಗಡೆಯಾಯ್ತೇ ! (ರಾಮಾಶ್ಚ. 
೩೬-೧೨), ` (ಕಡು, (೮ ಕಡಿದು) + ಗೆಡೈ) 1 
ಕಡುಗೆಯ್‌ "ಕಡುಕೆಯ್‌' ನೋ. | | 
ಕಡುಗೆಯ್ಯ (ನಾ). ಹೆಚ್ಚಾದ ಕೈೈಚಳಕವುಳ್ಳವನು, —ಕೈಚುರುಕುಳ್ಳ : i 
ವನು(?): ಅಂತು ಕಡುಗೆಯು ನಾಗಿ ಶೀಘ್ರಸಂಧಾನಮಿಸುವಶ್ವಗ್ರೀವನ | 25 
ತಕ್ಕು 0 ಬೇಗಯ್ಯೆ ಯುಂ ಕಿಡಿ ಚತು ೫-೬೦ ವ). i 
[ಕಡು (ಆ ಕಡಿದು) 4 ಕೆಯ, + -ಅ,] | 
ಕಡುಗೆಲಸ (ನಾ). ಕಷ್ಟವಾದ ಕೆಲಸ. "ಕಡುಗೆಲಸಿ” ಪರಾ. | 
[ಕಡು (ಆ ಕಡಿದು) * ಕೆಲಸ] | 
ಕಡುಗೆಲಸಿ (ನಾ). ಕಷ್ಟಪಟ್ಟು ಕೆಲಸಮಾಡುವವನು ; ಪರಿಶ್ರಮಿ : 80 
| 


ಕಡುಸೆಲ,ಿ, oi en ೧೬೮ ಪ್ರಯೋ); ಕಡುಚಾಗಿ, ಕಡು 
ಗೆಲಸಿ (ಶಬ್ದಾನು. ೩೨೯ ಪ್ರಯೋ). (ಕಡುಗೆಲಸ + -ಇ್ಯ) 
ಕಡುಗೆಲ್ಲಕಾರ್ತಿ (ನಾ). ಮಹಾಜಯಶಾಲಿನಿ; ಯಾವಾಗಲೂ | 
ಗೆಲ್ಲುವವಳು: ನೀನೀಕೆಯ ಕಾಲ್ವಿಡಿವಂತಾದಪುದಿನ್ನೇಂ ತೊಡರ್ದೈ| 
ಕಡುಗೆಲ್ಲಕಾರ್ತಿಯಾ ಕಾಂತೆ ಗಡಾ (ಅರ್ಧನೇ. ೫-೬೫). iss 
[ಕಡು (ಆ ಕಡಿದು) * ಗೆಲ್ಲಕಾರ್ತಿ] | 
ಕಡುಗೆಸಲಸ್‌ (ನಾ). ಬಹಳ ಕೆಸರು; ಹೆಚ್ಚಾದ ಕದಡು: | 
ಬಿಡದುಗುವ ಸೊನೆಯ ಸೋನೆಯ ಕಡುಗೆಸಜಕೊಳ ಸಿಲ್ಕಿ ಬಂದ ಮಾವಿನ | 
ಕೆಯ್ಶಂ ಪಿಡಿದಲ್ಲಿ ಮೆಲ್ಲಮೆಲ್ಲನೆ ನಡೆವುದು ಕಣ್ಣುರುಡನಂತಿರುಪವನ | 
ಪವನಂ (ಧರ್ಮನಾ. ೫-೩೭). [ಕಡು (ಆ ಕಡಿದು) + ಕೆಸಜ್‌] 40 
ಕಡುಗೇಡಿ (ನಾ). ಬಹಳ ಕೆಡುಕ; ಅತಿ ದುಷ್ಟ: ಮೇಲ್ವಿನ್ನ ಣಿ, | 
ಕಡುಗೇಡಿ (ಶಮದ. ೧೬೫ ಪ್ರಯೋ). [ಕಡು (< ಹಿ + ಕೇಡಿ) | 
ಕಡುಗೇಡಿಗ (ನಾ). - ಕಡುಗೇಡಿ: ಪರಪೀಡೆಗಳುಕದೆ ವಕ್ರಗತಿಯಿಂದ 
ನಡೆನ ಕಡುಗೇಡಿಗರ್‌ (ಜೈ ಮಿಭಾ. ೨೪-೨೧). [ಡುಗೇಡು + ಇಗ] 
ಕಡುಗೇಡು (ನಾ). ದೊಡ್ಡ ಕೇಡು; ಮಹಾವಿಪತ್ತು ; ಅತಿಯಾದ |45 
ಹಾನಿ, | 


೧೪೧೯ 


;20| ಕಡುಗೊರ್ಬು, "ಕಡುಗೊರ್ವು? 
ಕೆಡುಗೊರ್ಬು,, ಕಡುಗೊಬ್ಬು (ನಾ). ೧. ಹೆಚ್ಚಾಗಿ ಕೊಬ್ಬಿ ಬೆಳೆ 


ಕಡುಗೋಪೆ 


ಕಡುಗೇಡಕೆಡು- ಬಹಳ ಹಾನಿಗೆ ಒಳಗಾಗು; ದೊಡ್ಡಿ 
ವಿಪತ್ತಿಗೆ ಒಳಗಾಗು : ಯದುಗಳನ್ವಯದಾತ ನಮಗೊಳ್ಳಿದನು 
ಸೋದರಭಾವನೆಂದೇ ಮದೆನು ಖದಿ ಕಡುಗೇಡ ಕೆಟ್ಟಿನು ಶಿವಶಿವಾ 
(ಕಾವ್ಯಾಭೀ. ೩-೬೮); ಅಕ್ಕಟಾ ಕಡುಗೇಡ ಕೆಟ್ಟಿನೆ ಶಿವಶಿವಾ (ತೊರರಾ. 
೧-೪-೩); ಭೇದವನು ತಿಳುಹೆನಗೆ ಬಹಳ ದಯೋದಧಿಯೆ ಕಡುಗೇಡ 
ಕೆಟ್ಟಿನಲಾ (ನಿಭಾಗ. ೪-೧೭-೭). [ಕಡ್ಕು (೮ ಕಡಿದು) * ಕೇಡು] 


ಕಡುಗೈ (ನಾ). ೧. ಬಲವಾದ ಕೈ. ೨. (ಆಲಂ) ಅತ್ಯಂತ ಸರಾ 


ಕ್ರಮ, ಪ್ರತಾಪ: ಬಾವನ್ನವೀರ ಕಂಸನ ಕಡುಗೈಗೇಳಿದಾ ವಸುಧಾ 
ಮಂಡಲದ ಚಾವಡಿಚಾವಡಿಯೊಳಗುಳ್ಳಿ ನೀರಭಟಾ ವಿ ಬಂದು 
ಸೇರಿದುದು (ನೇವಿಸಂ. ೧೪-೨). 

[ಕಡು (೮ ಕಡಿದು) 4 ಕೈ (ಆ ಕೆಯ್‌,)] 


ಕಡುಗೊಬ್ಬು "ಕಡುಗೊರ್ಬು' ನೋ. 
| ಕಡುಗೊಬ್ಬುತನ (ನಾ). ಅತಿಯಾದ ಸೊಕ್ಕು; ಅತಿ ಗರ್ವ: ಕಡು 


ಗೊಬ್ಬುತನದಲಿ ನಡೆಯದಿರು (ಪುರಂದ. ೧-೧೬೮-೩). 
[ಕಡುಗೊಬ್ಬು (೮ ಕಡುಗೊರ್ಬು) 4 -ತನ] 


ಕಡುಗೊಯ್ಯೆ ಲ್‌ (ನಾ). ಪೂರ್ಣವಾಗಿ ಕತ್ತರಿಸುವುದು: ಬಟಲ್ಲ 


ಬಡೆಗೊಂಡಿಯಂತಿರಾಳ್ವೆ, ರಿಯಟದು ಕಡುಗೊಯ್ಯಲಾದ ಳೆ ಯ್ಯ 0ತೆ 
ತೆನೆಮುಜಕಿದು (ಅನಂಪು. ೧೧-೮೩ ವ). 

[ಕಡು, (೮ ಕಡಿದು) *- ಕೊಯ್ಯಲ್‌]) 
ನೋ. 


ದಿರುವುದು ; ಸುಪ್ಪಸ್ಟವಾಗಿರುವುದು : ಮೊದಲೊಳ್‌ ಮಿಳಿಸುತ್ತಿಂ 
ಗಗ್ಗಳಮಾಗಿ ಕಡುಗೊರ್ಬಿಂ ಬಳೆ ದ ಪೆರ್ಮರಂಗಳ ತಿಂತಿಣಿಯೊಳಂ 
(ಕಉಾದಂಉ. ೨೬೬). ಕಡುಗೊಬ್ಬು : ತಿ. ಅತಿಯಾದ ಗರ್ವ, 
—ಸೊಕ್ಕು. "ಕಡುಗೊಬ್ಬುತನ' ಪರಾ. 

[ಕಡು (ಆ ಕಡಿದು) 4 ಕೊರ್ಬು/ (€ ಕೊರ್ವು,)] 


ಕಡುಗೊರ್ವು, ಕಡುಕೊರ್ಬು, ಕಡುಗೊರ್ಬು, (ಕ್ರಿ). ಬಹಳವಾಗಿ 


ಉಬ್ಬು, ಬಲಿ, --ಸೊಕ್ಳು: ದ್ರುಪದನಂ ತಣಕಿದೊಟ್ಟದೆ ಕೆಮ್ಮ 
ಗಾನಿದಂ ಕಡೆಗಣಿಸಿರ್ದೊಡೆನ್ನ ಕಡುಗೊರ್ವಿದ ತೋಳ್ಗಳ ಕೊರ್ವ 
ದೇವುದೋ (ಪಂ ಸಭಾ. ೩-೬೬), ಕಡುಕೊರ್ಬು : ಕಡುಕೊರ್ಬಿ 
ಚಪ್ಪರಿಪ ರಾಜಶುಕಾಳಿಯಿನಾಮ್ರಮೊಪ್ಪುಗುಂ (ಗಿರಿಕ. ೨-೩೩); 
ಎಯ್ಯ ಮೃಗಂ ಕಡುಕೊರ್ಬಿ ಕಾನನಾಂತರದ ಕುಟೀರವಂ ಬೆಳೆದ 
ಕೆಯ್ಗಳನಂತಿರಲೀಯವು (ನಳಚಂ. ೬೫). ಕಡುಗೊರ್ಬು] : ಮಡಲ್ವು 
ಬೆಳೆದ ತರುಣ ತಮಾಲತರು ವನದೊಳಿಡಿದು ಕಡುಗೊರ್ಬಿ ಪರ್ಬಿದ 
ಮರ್ಬು (ರಾಜಶೇ. ೧-೧೦೨ ವ). [ಕಡು + ಕೊರ್ವು;) 

ಕಡುಗೋಡು (ನಾ). ಬಹಳ ತಂಪು; ಅಕಿ ಶೈತ್ಯ. "ಕಡುಗೋಡು' 
ವೆಯಿ? ಪರಾ. (ಕಡು, (ಆ ಕಡಿದು) * ಕೋಡ್ಕು) 

ಕಡುಗೋಡುವೆಯಿ (ಕ್ರಿ). ಬಹಳ ತಂಪು ಹೊಂದಿರು; ಅತಿ ಶೀತಲ 
ವಾಗಿರು : ಅಅವಟ್ಟಗೆಯೊಳ್‌ ಕಡುಗೋಡುವೆತ್ತ ತಣ್ಮರೆಗಮನೆತ್ತಿ 
ನೀರೆಆಕಯೆ (ಜಗವಿ. ೧೭-೭೯). (ಕಡುಗೋಡು + ಪೆಣು] 

ಕಡುಗೋಪ, ಕಡುಕೋಪ (ನಾ). ಬಹಳ ಸಿಟ್ಟು; ಕೋಪಾಧಿಕ್ಯ : 
ಮಸಗಿ ಕಡ:ಗೋಪದಿಂದಂ ಸೆಸಿಯಂ ಸಿಡಿಯಲೈ ರಾಹು (ಧರ್ಮಾಮೃ. 
೭-೧೯೫); ಉ KA ದ ಕಡುಗೋಪದಿ ಳೋಲ್ಲಳೆ ತಿಕ್ಕಿ ಮುಕ್ಕಿದ 
ಮುರಹರಾಗ್ರಜನ ಟಕ್ಕಿಸಿ ಹೋದಡೆ ಬಿಡೆನು (ಮೋಹ ತ. ೩೯೨೯) ; 
ಚಿತ್ತದೊಳ್‌ ಕಿಡಿಯಿಡುವ ಕಡುಗೋಪದುರಿ ಮೆಯ್ಕೊಳಿರದೆ ಫೊ 
ಮಡುವುದೋ ಳಂಗಳಿಂದೆನೆ ಕೆಂಪಡರ್ದಾಲಿಗಳ್‌ (ಜೈಮಿಛಾ ೪-೩೬). 

90 


ಕಡುಗೋಮಲತೆ 


ಕಡುಕೋಪ: ಉರಿಗೊಳುವ ಕಡುಕೋಪದಲಿ ಕಿಡಿಕಿಡಿಯೋದನ 
ಸುರೇಂದ್ರ (ತೊರರಾ. ೩-೭-೧೪); ತಡವಿದರೆ ಭುಸ್ಸೆಂದು ಕಡುಕೋಪ 
ಗೊಂಡು ನೋಡುವ ನಾಗಣ್ಣ ಅಡಿಗಳ ತೋರೆಂದ ಮಲ್ಲೇಶನ (ಸಿದ್ಧಪು. 
೫-೧೪); ಕಡುಕೋಪ ಬಂದಾಗ ತಡಕೊಂಡವನೇ ಜಾಣ (ಗಾದೆ). 
(ಕಡು (ಆ ಕಡಿದು) *- ಕೋಪ] 
ಕಡುಗೋಮಲತೆ (ನಾ). ಅತಿಯಾದ ಕೋಮಲತ್ವ : ಎಲೆಗೆ ಕಲು 
ಮೈಯಾಡೆ ಕಡುಗೋ[ಖಾಕಾಂ. ಕೋ] ಮಲತೆಯೆತ್ತಲು ಕರ್ಕಶಾಂಗದ 
ಬಲುಹಿದೆತ್ತಲು ಮಾಯವೇಷವ ಧರಿಸಿದೆಯೊ (ಕುವ್ಯಾವಿ. ೩-೮೭). 
[ಕಡು, (೮ ಕಡಿದು) + ಕೋಮಲತೆ] 
ಕಡುಚಿದುರೆ (ನಾ). ಬಹಳ ಬುದ್ಧಿವಂತ; ಅತಿ ಚತುರ: ಕಡು 
ಡದುರರ ಚಿತ್ತಂಗೊಳಿಸಿದುದಾ ಬ ನದೊಳು ಸುಳಿವೆಳಗಾಳಿ (ಜಯಕಾ. 
[ಕಡು (ಆ ಕಡಿದು) 4 ಚದುರ] 
ಕಡುಚದುರು (ನಾ). ಮಿಗಿಲಾದ ಚಾತುರ್ಯ; ಬಲು ಜಾಣ್ಮೆ: 
ನೆಲಡೊಳ್‌' ಮೃದುಪಾದವನಿಡೆ ನೋವುದೆನುತ ಕಡುಚದುರಿಂದಂಬರೆ 
ಚರವಿದ್ಯಂಬಡೆದೆಯ್ದುವ ತೆಆನಾಗಿ (ಜಯಕಾ. ೨-೫೧). 
(ಕಡು, (೬ ಕಡಿದು) + ಚದುರ್ಕು] 
ಕೆಡುಚಪಲ (ನಾ). ೧. ಅತಿ ಚಂಚಲಸ್ವಭಾವ. ೨. ಅತಿ ಚಂಚಲ 
ಸ್ವಭಾವದವನು: ಕಡುಚಸಲನಿವಂ ತನಗೇಗಿಡುಗುಮೋ (ಅಜಿಪು. 
೧೦-೬). (ಕಡು, (ಆ. ಕಡಿದು) *- ಚಪಲ] 
ಕಡುಚಳಿ (ನಾ). ಬಹಳ ಚಳಿ; ಅತಿ ಶೈತ್ಯ: ಇಡಿದಿಂಧನದೊಳೆ 
ಫಣಿವೊಳಗಡಂಗೆ ಮಣಿಗಂಡು ಕೆಂಡವೆಂದೊರ್ವಂ ಕೈದುಡುಳೆ 
ಮೋಗಿದೇಳೆ ಭಯದಿಂ' ಕಡುಚ[(ನಾಠಾಂ. ಛ]ಳಿಯಿಂದೊರ್ಮೆ ಸೆಡೆದು 
ನಡುಗುತ್ತಿರ್ದಂ (ರಾಜಶೇ. ೯-೨೫). 
(ಕಡು, (ಆ ಕಡಿದು) * ಚಳ್ಳಿ] 
ಕಡುಚಾಗ (ನಾ). ದೊಡ್ಡ ತ್ಯಾಗ; ಮಹಾದಾನ : ನಿಡುಡೋಳ್‌್‌ 
ಕಡುಚಾಗಂ (ಶಬ್ದಾನು. ೮೭ ವ್ಯಾಖ್ಯಾ). 
(ಕಡು, (ಆ ಕಡಿದು) * ಚಾಗೃ] 
ಕಡುಚಾಗಿ (ನಾ). ಮಹಾತ್ಯಾಗಿ; ಮಹಾದಾನಿ; ಬಹಳೆ ದಾನ 
ಮಾಡುವವನು: ಅಳಿಚಿನ್ನಂ, ಕಡುಚಾಗ್ಕಿ ಉರಚಲ್ಲಿ (ಛಾ ಷಾಭೂ. 
೩೦ ಉದಾ); ಚಾಗಿಗಳ ನಡುವೆ ಕೆಡುಚಾಗಿ ಸಂಗನ ಬಸವ (ಬಸರ, 
೯-೮೩); ಕರುಣಾಮೃತವ ಕಣಕಿವ ಕಡೆಗಣ್ಣ ಕಡುಚಾಗಿ ಬಾಂದೊಜಕಿಯ 
ನೆಳವೇಸಿಯ ಧರಿಸಿದ ಸೊಬಗನು (ಸೌ ೦ದಷು. ೪-೬೮); ಕಡಿದು 
ಚಾಗಂ ಅವಂಗೆ ಅತಂ, ಕಡುಚಾಗಿ (ಶಬ್ದಾನು. ೩೧೦ ಪ್ರಯೋ). 
(ಕಡುಚಾಗ + -ಇ್ಯ) 
ಕಡುಚಿಬ್ಬು (ನಾ). ಹೆಚ್ಚಾಗಿರುವ ಮಚ್ಚೆ, ಚುಕ್ಕೆ : ಕಡುಚಿಬ್ಬಂ 
ಬೊಯ್ತು ಬಣ್ಣಂಬಡೆದು ಮೊನೆಗಳುಂ ನೇರಿತಾಗಿರ್ದು ಮತ್ತಿಮ್ಮಡಿ 
ಚೆಲ್ವಂ ಬೀಜುತುಂ ರಂಜಿಪ ಬಿಳಿಯೆಲೆಗಳ್‌ ಕಾಮದೇವಾಧಿರಾಜಂ ಪಿಡಿ 
ದಾರ್ಪಂ ತೋರ್ಪ ಕೂರಂಬುಗಳ ತೆ ಆದೆ ಕಣ್ಗೊಂಡವು (ಬಾಧಪು. 
೧-೧೨೮), [ಕಡು ( ಕಡಿದು) 4 ಚಿಬ್ಬು] 
ಕಡುಚೆನ್ನ (ನಾ). ಬಲು ಚೆಲುವ; ಬಹಳ ಸುಂದರ: ತಂನಂನರಿಆಸಿ 
ವೀವರುಂ ಕಡುಚೆಂನರುಮಿಲ್ಲೆನಿಸಿ ರಾಮಚಂದ್ರಮಹೀಶಂ (ಎಕ. 2, 
ದಾವಣ. ೭೦-೮ ; 1275). (ಕಡು, (೮ ಕಡಿದು) * ಚಿನ್ನ] 
ಕಡುಚೆನ್ನೆ (ನಾ). ಬಲು ಚೆಲುವೆ; ಬಹಳ ರೂಪವತಿ : ಬೆನ್ನ ಮೇಲಣ 
ಕಲಿಗಂಟನ ಕೆಂದಳಿರನ್ನದುಟಯ ಕಳಕಳಿಪ ಕನ್ನಡಿಮೊಗದ ಸುಕ್ಕುಂ 
ಡುಜುಬಿನ ಕಡುಚೆ[ನಾಣಂ. ಚ]ನ್ನೆಯರೆಸೆದರೊಗ್ಗಿನೊಳು (ಕುರಾಸಾಂ. 
೨೮-೪೭). [ಕಡುಚೆನ್ನ + -ವೃ] 


೧-೫೧). 


೧೪೨೦ 


20 


80 


45 


ಕಡುಜಾಣ್‌ 


ಕಡುಚೆಲ್ವ (ನಾ). ಅತಿ ಸುಂದರನಾದವನು; ಬಹಳ ರೂಪ 
ವಂತ: ಚೆ ಲ್ವನಿನಿತ್ತು ಮೆ ಯ್ದೆ ಕಡುಚೆಲ್ವಂ (ಅನಂಪು ೮-೫೮) ; 
ಕಡುಚೆಲ್ವನಾದ ವರನಂ ಕಂಡು ನಿಶ್ಚೈಸಿ (ಜೈಮಿಭಾ. ೩೦-೨೮); ಕಡುಚೆಲ್ವ 
ನಿನ್ನ ವಾರತೆಗೇಳಿದಾಕ್ಷಣ ಕುಡುವಿಲ್ಲನಲೆಗೊಳಗಾದೆ (ಕಂನವಿ. ೧೦-೩೪). 
[ಕಡುಚೆಲ್ವು + -೪,] 
ಕಡುಚೆಲ್ವಿಕೆ (ನಾ). ಮಿಗಿಲಾದ ಸೌಂದರ್ಯ; ಅತಿಶಯವಾದ 
ಸೊಬಗು : ನವಚಿತ್ರದ ಮಡದಿಯ ಕಡುಚಿಲ್ವಿಕೆಯಂ ರಾಜಕುಮಾರಂ 
ನೋಡಿದನು (ಜಯ ಕಾ. ೩-೧೪); ನುಡಿಯಲಳನೆ ರಾಮನ ಗಂಡ 
ಗಾಡಿಯ ಕಡುಚೆಲ್ವಿಕೆಯ ಸಡಗರೆವ (ಕುರಾಸಾಂ. ೩೧-೭೩). 
[ಕಡು (ಆ ಕಡಿದು) 4 ಚೆಲ್ವಿಕೆ] 
ಕಡುಚೆಲ್ಬು (ನಾ). - ಕಡುಚೆಲ್ವಿಕೆ: ಸೊಗಯಿಸ ಮುನ್ನಿನಿರ್ದ ಪರಿಜಿಂ 
ಕಡುಚೆಲ್ವು ಗಡಂ (ಆದಿಪು. ೨-೬೦); ಕಡುಚೆಲ್ವಾದಂಗರಾಗಂ (ಉದಂಪೂ, 
೧೦೦೨); ಆ ನಯನದ ಕಡುಚೆಲ್ವಂ ನಿಟ್ಟಿಸಿ (ಜಯಾ. ೩-೫೧); ಕಡು 
ಚೆಲ್ವ ಪಾಣಿಯುಮಧರಮುಂ (ಚೈಮಿಭಾ. ೬-೨೩). 
[ಕಡು (ಆ ಕಡಿದು) 4 ಚೆಲ್ವು] 
ಕಡುಚೆಲ್ಪೆ (ನಾ). - ಕಡುಚೆನ್ನೈ: ಕಡುಚೆಲ್ವೆಯರೆರ್ದಾಡಿದಕೊಡನಾಡು 
ವರ ಕೇರಿಯಾದುದು (ಅಜಿಪು. ೫-೩೫); ಕಡುಚೆಲ್ವೆಯ ರೂಪುಗಂಡ 
ಬಳಿಕಂ ನಡೆಯರ್‌.. . . ಪಥಿಕರ್‌ (ಗಿರಿಕ. ೨-೨೫) ; ಪೃಥಿವಿಯೊಳಗೆ 
ಸತಿ ಕಡುಬೆಲ್ವೆಯಾದರೆ ಮಿತಿಮೇರೆಯಿಲ್ಲದ ಮೋಹದ ಚಿಂತೆ (ಪುರಂದ. 
೧-೪೫-೧). [ಕಡುಚೆಲ್ವು + -ಎೈ]) 
ಕೆಡುಚೋದಿಗ (ನಾ). ಅತ್ಯಾಶ್ಚರ್ಯ; ಬಲು ಸೋಜಿಗ: ವಟಪಕ್ಕ 
ಫಲಮೆ ಮೆಯ್ಮಂ ಪಿಡಿದೀ ವಿಧುಮಂಡಲಮೇನುಜ್ಞ್ವಲಿಪೀ ಶ್ರೀವದ 
ನಕ್ಕೆಣೆಗಡ ಕಡುಬೋದಿಗಮಂ ಸಲೆ ಚೆನ್ನಾಗಿ ಭಾವಿಸಿ ನೋಡಿಯೆನುತ 
ತೋಜುವವೋಲ್‌ (ಜಯಕಾ. ೮-೩೬). 
[ಕಡು (೮ ಕಡಿದು) + ಚೋದಿಗ] 
ಕಡುಜಡ (ನಾ). ೧. ಬಹಳ ಮಂದಬುದ್ಧಿಯುಳ್ಳವನು: ಎಲೆ 
ಮರುಳು ವಿಪ್ರ ಎಲೆ ದ್ವಿಜಾಧಮಾ ಎಲೆ ಕರ್ಮದ ಕಡುಜಡನೆ ಕೇಳು 
(ಬಸರ. ೬-೭೭). ೨. ಅತ್ಯಂತ ಸೋಮಾರಿ: ಕಡುಜಡರೆನ್ನು ಪೋಲಿ 
ಪರೆ ಧನ್ಯನೆನಿಪ್ಪ ವಚೋಗ್ರಗಣ್ಮನಾ (ಎಕ. 1%, ಹೆಗ್ಗಡ. ೧೮-೮ ; 1057), 
[ಕಡ್ಮು (೬ ಕಡಿದು) + ಜಡ] 
ಕಡುಜರ (ನಾ). ತೀಕ್ಷ್ಞಷಾದ ಜ್ವರ: ಪಾವು ಸಿಡಿದಂತೊದಆಕಿ 
ಕಡುಜರ ಪತ್ತಿದಂತು ಕಳವಳಿಸಿ ಠಕ್ಕು ಪತ್ತಿದಂತೆ ಮತಿಗೆಟ್ಟು (ಅನಂಪು. 
೧೧-೪೪ ವ). [ಕಡು (೮ ಕಡಿದು) 4+ ಜರ) 
ಕಡುಜಲ (ನಾ). ವೇಗವಾಗಿ ಹರಿಯುವ ನೀರು: ಕಡುಜಲಕ್ಕೆ ಇದಿ 
ರಾಗಿ ಹರಿವ ಸ್ವಾಮಿಯ ಬರವ ಕಂಡು ಬಿಡದೆ ಬೆಂಬತ್ತಿಸುವ ಪರಿಯ 
ನೋಡಾ (ಅವಚಂ. ೨೫೧-೧೧೪೫). 
[ಕಡು (ಆ ಕಡಿದು) + ಜಲ] 
ಕೆಡುಜವ (ನಾ). ಅತಿ ವೇಗ; ಹೆಚ್ಚು ತ್ವರೆ: ಸುಟ್ಟುಕೆಯಿಂದತ್ತತ್ತ 
ಮತ್ತನಿಮಿರದಿರನಿದೇನೆಂದು ಜಾತಾದ್ಭುತಂ ನೋಟ್ಟರ ಕಣ್ಣುಂ 
ಚೇತಮುಂ ಕಾಲ್ಗಿಡೆ ಕಡುಜವದಿಂ ವಿಷ್ಣು ವರ್ಧಿಷ್ಣುವಾದಂ (ಅರ್ಧನೇ. 
೬೨೨೮). [ಕಡ್ಕು (ಆ ಕಡಿದು) * ಜವೃ) 
ಕಡುಜಾಣ್‌ (ನಾ). ಅಧಿಕ ಕೌಶಲ್ಯ; ತುಂಬ ಜಾಣತನ: ಕಡುಪು 
ಗಳುದ್ದವಟಂ ಗಡ ಬೆಡೆಂಗುಗಳ ಬೇಜಕೆ ಭಂಗಿಗಳ ಲಳಿಗಳಿದೇಂ ಕಡು 
ಜಾಣೆನೆ ಬದಿಕಯ್ವರಮಡರ್ದ್ವಪುಳೆನೆ (ಎಕ. 11, ೧೩೩-೧೦೮; 982) ; 
ಎನ್ನೀ ಕಬ್ಬದೊಳೆಂದುಂ ಸನ್ನಿದಮಾಗಿರ್ಕೆ ಕಣ್ಣಮಯ್ಯನ ಕಡುಣಾಣ್‌ 
(ಕಬ್ಬಿಕಾ. ೪). [ಕಡು (ಆ ಕಡಿದು) 4+ ಜಾಣ್‌) 


ಕಡುಜಾಣ 


ಕಡುಜಾಣ (ನಾ). ಬಹಳ ಬುದ್ಧಿವಂತ; ಪ್ರಾಜ್ಞ: ವರೆ ವಸ್ತುನ 
ನಜಕಿವೆಡೆಗಂ ಪರದರ್‌ ಕಡುಜಾಣರೆಂದು ಕರಮಾದರದಿಂ ನರೆನಾಥರ್‌ 
ಪೂಜಿಸುವರ್‌ (ಧರ್ಮಾಮೃ. ೧-೧೧೦); ನುಡಿನರೊಳ್‌' ಕಡುಜಾಣಂ, 
ಕಲಿಗಳೊಳ್‌ ಮೆಯ್ಸಲಿ (ಭಾಷಾಧೂ. ೮೬ ಉದಾ) ; ಕಡುಜಾಣರ ಮೆಚ್ಚಿ 
ಸುವ ವಾಗ್ವಿಲಾಸಂ (ಚೆಬಪು. ೧-೨೫), ಕಡುಜಾಣ ಭರತಾಚಾರ್ಯನು 
ರಾಜಿಸ ಜೆಡಗನದೇನ ಬಣ್ಣಿಸುವೆ (ಕಂನವಿ. ೮-೫೭), 
[ಕಡು (ಎ ಕಡಿದು) + ಜಾಣ] 
ಕಡುಜಾಣಾಯ್ಲ (ನಾ). ಅಧಿಕ ಚಮತ್ಕಾರದಿಂದ ಅಥವಾ ಜಾಣ 
ತನದಿಂದ ಪ್ರಕಾಶಿಸುವವನು: ಅವರು ಪೂರ್ವರು ಪರಶುರಾಮ 
ಪ್ರವರರನು ಮೆಚ್ಚಿಸಿದೆನೀಗಳಿನವರು ಕಡುಜಾಣಾಯ್ಲರೆಂದು ಸುರೇಖ 
ಕೆಂದಿಹರು (ಕುವ್ಯಾಭೀ. ೯-೩೩). 
[ಕಡುಜಾಣ 4 -ಆಯ್ದು (ಆ -ಆಯಿಲ್ಕ)] 
ಕಡುಜಾಣೆ (ನಾ). ಬಹಳ ಬುದ್ಧಿವಂತೆ; ಬಹು ಚತುರೆ: ಉಜ್ಬಿಗ 
ಮಿಲ್ಲದ ಕಣ್ಣನೀರ್‌ ಕರಂ ಚದುರರುಮಂ ಮನಂಗೊಳಿಪುದೇಂ ಕಡು 
ಜಾಜೆಯರೋ ಲತಾಂಗಿಯರ್‌ (ಆದಿಪು. ೧೨-೪೬) ; ರಾಜಮಹಿಹೀ ಸಭೆ 
ಯೊಳ್‌ ಕಡುಜಾಣೆಯುಂ ಪ್ರವೀಣೆಯುಮೆನೆ ವೀಣೆಯಂ ಮಿಡಿದಳ್‌ 
(ಶಾಂತಿಪು. ೯-೧೮೭). (ಕಡು (೮ ಕಡಿದು) + ಜಾಣೆ) 
ಕಡುಜಾಣ್ಮೆ (ನಾ). ಅತಿಶಯವಾದ ಬುದ್ಧಿ ವಂತಿಕೆ; ಬಹಳ 
ಚಾತುರ್ಯ: ನುಡಿ ಬೆಡಂಗಂ ಬೀಜ. . . ಕಡುಜಾಣ್ಮೆ ಕಯ್ದ ಣ್ಮೆ 
ಮೃದುಪದೆಂ ಸಂಪದಮನಡರೆ (ಪದ್ಮರಾ. ೧-೩೧). 
[ಕಡು (ಆ ಕಡಿದು) * ಜಾಣ್ಮೆ] 
ಕಡುಜಿಡ್ಲು (ನಾ). ಹೆಚ್ಚು ಜಿಗುಟು; ಬಹಳ ಜಿಡ್ಡು: ಕಡುಜಿಡ್ಡು 
ನಾರ್ಕುವಾ ಹಾಲ್ಗಡಲ ಮಗಳು ಲಕ್ಷ್ಮಿ ನಾರ್ತೊಡಂ ಗೋಪಾಕಂ ಬಿಡನು 
ಚಿತವೆಂಬೊಳೊಪ್ಪಂಬಡೆದೇಚಲೆ ಪದುಮಗಂಧಿ ಸಿರಿವಂ ಹರಿವಂ (ಎಕ. 
೪, ಅರಸೀ. ೪೮-೬; 1165; ಕವಿಚ. 1, ೨೪೬ ನೋ). 
[ಕಡು (ಆ ಕಡಿದು) + ಜಿಡ್ಡು) 
ಕಡುಜ್ದ ಹರ) ತೀಕ್ಷ್ಣವಾದ ಜ್ವರ: ಕಡುಜ್ವರಕ್ಕೆ- ಕುಂಕುಮದ ಹೂ 
- ಏಲಕ್ಕಿ ಒಂದು ಸಾತ ತ ಇವುಗಳನ್ನೆ ಲ್ಲಾ ಮೊಲೆಹಾಲಿನಲ್ಲಿ 
PN ಕಡುಜ್ವರಂ ಮಾಣುವುದು (ಸಕವೈ. ೭೮). 
[ಕಡು (ಆ ಕಡಿದು) + ಜ್ವರ] 
ಕಡುರುುಳ (ನಾ). ಅತಿಶಯವಾದ ಕಾವು, ಬೇಗೆ: 
ಕಡುರುಳದ ಕಾಲಾಗ್ನಿ ರುದ್ರನ ಕಣ್ಣ ಹೋಲುನೆಯ .. 
ಕಾಣರು ಮಸಗಿದರು (ಕುವ್ಯಾದ್ರೋ. ೫-೬೯). 
[ಕಡ್ಕು (ಆ ಕಡಿದು) * ರುಳ) 
ಕಡುಟಿಕ್ಕು (ನಾ). ದೊಡ್ಡ ಮೋಸ; ಅತಿ ವಂಚನೆ: ಕಡುಟಕ್ಕು; 
ಮಾಣಿಕಟಿಕ್ಕೆ (ಶಮದ. ೬೫ ಪ್ರಯೋ); ಕಡುಟಕ್ಕು, ಫೊಸಟೊಪ್ಪಿಗೆ 
(ಶಬ್ದಾನು. ೯೩ ಪ್ರಯೋ). 
[ಕಡು, (ಆ. ಕಡಿದು) + ಟಕ್ಕು (ಆ ಕಕ್ಕು)] 
ಕಡುಟಿಕ್ಕುಗೊಳ್‌ (ಕ್ರಿ). ದೊಡ್ಡ ಮೋಸಕ್ಕೆ ಒಳಗಾಗು : ಕಡುಟಕ್ಕು 
ಗೊಂಡವೊಲ್‌' ಮೆಯ್‌' ನಡುಗೆ ಮನಂ ವಿಕಳಮಾಗೆ (ಕವ್ಯಾವ. ಟು 
[ಕಡುಟಕ್ಕು * ಕೊಳ್‌] 
ಕಡುತಣ್ಣು "ಕಡುದಣ್ಣು” ನೋ. 
ಕಡುತಪ (ನಾ). ಉಗ್ರವಾದ ತಪಸ್ಸು: ಕಡುತಪದಿಂದೆ ನಿನ್ನ ಪಡೆಪಾ 
ಪ್ರುಥೊ ಗಾವಿಲ ಸಗ್ಗಮಲ್ಲೆ (ಪಂಪಭಾ. ೭-೯೩) ; ಕಾಮನಂ ಕರೆಯಿಸಿ 
ಹರನ ಚಿತ್ತಮಂ ಚಲಿಯಿಸಿ ಕಡುತಪಮಂ ಕೆಡಿಸೆಂದು ಪೇಳೆ (ಗಿರಿಕ. 
ತಿ ಕಥಾಗರ್ಧ). [ಕಡು (ಆ ಕಡಿದು) * ತಪ್ಪ) 


ಕೋಪದ 
. ಕಡುಹು 


೧೪೨೧ 


5 


20 


25 


30 


45 


ಕೆಡುದಿಟಿ 


ಕಡುತರುವಲಿ (ನಾ). ತೀರ ಸಣ್ಣ ಹುಡುಗ: ಕಡುತರುವಲಿಯೆನಿಸು 
ವನು ಪವನಜನು (ತಿಮ್ಮಶ್ರ. ೨-೧೮). 
[ಕಡು, (ಆ ಕಡಿದು) * ತರುವಲಿ] 
ಕಡುತನಕ (ನಾ). ಅತಿ ಆತುರ; ಅಧಿಕವಾದ ಉಶ್ಕಂಕೆ : ಕಡುತವಕ 
ದಲಿ ತಾನೆ ಅಲ್ಲಿಗೆಯ್ದಿ (ಬಸಪು. ೪೦-೧೨). 
[ಕಡು (ಆ ಕಡಿದು) + ತವಕ] 
ಕಡುತಿಣ್ಣ (ನಾ). ಬಲು ಹೆಚ್ಚಾದುದು; ಅತಿ ತೀವ್ರವಾದುದು: 
ಆನೂನದಾನಮಂ ಮಾಟ್ಟ ಬಯಕೆ ಕಡುತಿಣ್ಣಮಾಗಿಯಂತೆ ಗೆಯುತ್ತು 
ಮಿರೆ (ಬಾಧಪು. ೪-೩೭ ವ). (ಕಡು, (ಆ ಕಡಿದು) + ತಿಣ್ಣ) 
ಕಡುದಣ್ಣನೆ (ಅ). ಬಹಳ ತಣ್ಣಗೆ: ಆಡುವ ಮಾನ್ಗಳುಂ ಕುಣಿನ ಹಂಸೆ 
ಗಳುಂ ಕಡುದಣ್ಣನೇಗಳುಂ [ಪಾಠಾಂ. ಸಾಳ್ಗಳುಂ] ತೀಡುವ ಗಾಳಿಯುಂ 
(ಸೂಕ್ತಿಸು. ೨-೨೮). (ಕಡು (ಆ ಕಡಿದು) + ತಣ್ಣನೆ] 
ಕಡುದಣ್ಣಸ (ನಾ). ಬಹಳ ತಂಪು: ಕುನರ್ಣಮಾಗೆ ನಖದಂತಚಯಂ 
ಕಡುದಣ್ಣಸಾಗಿ ಸುಯ್‌ ಪೊಲಮಡೆ, ,. ದಷ್ಟನ ಸಾವು ನಿಶ್ಚಯಂ 
(ಲೋಕೋಪ. ೧೦-೯). “ಕಡುದಣ್ಣ ಸೇಲು' ಪರಾ. 
[ಕಡ್ಕು (ಆ ಕಡಿದು) + ತಣ್ಣಸ] 
ಕಡುದಣ್ಣ ಸೇಜು (ಕ್ರಿ). ಬಹಳ ತಣ್ಣಗಾಗು; ಶಾಖವನ್ನು ಕಳೆದು 
ಕೊಳ್ಳು: ಜಸಮೆಲ್ಲಂ ಮಾಸುಗುಂ ತ್ವತ್ವತಾಪಹುತಾಶಂ "ಕರುದಣ್ಣ 
LS (ಜಗವಿ. 3 ಬಿಸಿಲ್‌ ಕಡುದಣ್ಣ ಸೇಜ್‌ 
ಕೇದಗೆ ಸುಆ೨ಿಯೇಜಕೆ (ಜಗವಿ. ೪-೪). 
(ಕಡುದಣ್ಣಸ-- ಏಣ (೮ ಏಜಾ೯್ಮ)) 
ಕೆಡುದಣ್ಬು, ಕಡುತಣ್ಣು(ನಾ). ಬಹಳ ತಣ್ಣಗಿರುವಿಕೆ; ಅತಿ ಶೈತ್ಯ: 
[ತನಿಗಂಸನಾಳ್ಹು ಕಡುದಣ್ಟೆನಸುಂ] ಕವಿತರೆ ನೀಡಿದನಾಗಳ್‌ ದಿವಿಜೇಭ 
ಕರಾನುಕಾರಿ ನಿಜಕರೆಯುಗೆಮಂ (ಕಾದಂಪೂ. ೯೩೮). ಕಡುತಣ್ಟು : 
ಕಡುತಣ್ಣು ಕೆಟ್ಟು ಕಿಚ್ಚಿನೊಳೊಡಗೂಡಿದ ನೀರ್‌ ಬಲಕ್ಕೆ ತೀವ್ರತೆಯಿಂ 
ಕೈ ಸುಡುವಂತೆ (ಧರ್ಮಾಮೃ. ೨-೭೮). [ಕಡ್ಕು (ಆ ಕಡಿದು) * ತಣು) 
ಕಡುದನಿ (ನಾ). ದೊಡ್ಡ ಧ್ವನಿ; ತೀವ್ರವಾದ ನಾದ : ಅಬುಜ 
ಭವಾಂಡ ಭೇರಿಯ ಕಡುದಳಗಳೆನಲೊದಜಕಿದವು ನಿಸ್ಸಾಳಕೋಟಗಳು 
(ಕುವ್ಯಾದ್ರೋ. ೧-೪೭). [ಕಡು (ಆ ಕಡಿದು) + ದನ್ಸಿ] 
ಕಡುದರ್ಹ (ನಾ). ಅಧಿಕವಾದ ಗರ್ವ; ಬಹಳ ಠೀವಿ: 
ಗುಣಂ, ಕಡುದರ್ಪಂ (ಶಮದ. ೧೭೪ ಪ್ರಯೋ). 
[ಕಡ್ಕು (ಆ ಕಡಿದು) * ದರ್ಪ] 
ಕಡುದರ್ಪವೇಯಿು (ಕ್ರಿ). ಅತಿಯಾಗಿ ಗರ್ವಿಸು: ಕಡುದೆರ್ಪವೇಜಕಿದ 
ಒಡಲೆಂಬ ಬಂಡಿಗೆ ಮೃಡಶರೆಣರ ನುಡಿಗಡಣನೇ ಕಡೆಗೀಲು ಕಾಣಾ 
(ದೇದಾವ, ೧-೨). [ಕಡುದರ್ಪ 4 ಏಲ್ಲು (೮. ಏಯ್ಯ್‌)) 
ಕಡುದಾರಿದ್ರ (ನಾ). ಬಹಳ ಬಡವ ; ದಟ್ಟದರಿದ್ರ : ನಿಧಾನವ ಕಂಡ 
ಕಡುದಾರಿದ್ರನುತ್ಸವದಂತೆ ಕೋಸಲದ ಮಂಡಲೇಶ್ವರನಿರಲು (ತೊರರಾ. 
೧-೮-೧). [ಕಡು (ಆ ಕಡಿದು) + ದಾರಿದ್ರ] 
ಕೆಡುದಾರಿದ್ರ್ಯ (ನಾ). ೧. ಬಹಳ ಬಡತನ. ೨. (ಆಲಂ) ತೀರ ತೆಳ್ಳ 
ಗಿರುವಿಕೆ: ಸುತಂ ಜನಿಯಿಸುವಂ ನಿನಗೆಂದು ಲೀಲೆಯೊಳುಸಿರಲು 
ಕೇಳಲ್ಲ ತಿಹರ್ಷ್ಹಂದಾಳಿ ಸುಖದೊಳಿರುತಿರಲಾ ವಾರ್ತೆಯಿನಾ ಲಲಿತಾಂಗಿಯ 
ನಡುವಿನ ಕಡುದಾರಿದ್ರ್ಯೈಂ ಪಿಂಗಿದುದು (ಜಯಳಾ. ೨-೫೬). 
[ಕಡು (ಆ ಕಡಿದು) + ದಾರಿದ್ರ್ಯ) 
ಕಡುದಿಟಿ (ನಾ). ಪೂರ್ಣ ನಿಶ್ಚಿತ್ಯ ಸತ್ಯ: ಎಂತಪ್ಪ ಬುದ್ಧಿ 
ವಂತನುಂ ಸಂಸರ್ಗವಶದಿಂ ನಿಸರ್ಗಗುಣಮಂ ಪತ್ತುವಿಡುವುದು ಕಡು 
ಧಿಟಿಂ (ಪಂಚತಂ, ೧ಕಿ೧-೨೧). (ಕಡ್ಕು (೮ ಕಡಿದು) * ದಿಟ] 


ಆರಸು 


ಕಡುದಿಟ್ಟ 


ಕಡುದಿಟ್ಟಿ (ನಾ). ಬಹಳ ಧೈರ್ಯಶಾಲಿ, --ಗಟ್ಟಿಗ: ಮಧುರೇಂದ್ರಂ' 
ಕಡುದಿಟ್ಟಿ [ಪಾಕಾಂ. ದುಷ್ಟ) ನಾಗಲು ಬಳಿಕ್ಕೀಡೇರಿತೇ ದ್ವಾರಕಾಸದನಂ 
ವಾರ್ಧಿಯ ಕೂಡದೇ . .. ಕ್ಷೋಣಿಯೊಳ್‌ ವಿಧಿಕಾಡಲ್‌ ಸುಖಮಾಂ 
ಪರೇ (ಸೋಮೇಶ. ೩೭). [ಕಡು (ಆ ಕಡಿದು) + ದಿಟ್ಟ] 
ಕಡುದೀರ್ಥ (ಗು). ಬಹಳ ಉದ್ದವಾದ: ಕಡುದೀರ್ಥಂ ಜರಕಂಗ|5 
ಳಾದಿ ಕಥೆಯುಂ ಪೌರಾಣ ಶಬ್ದಂ (ನಾನಾರ. ೧೩೯). 
[ಕಡು (ಆ ಕಡಿದು) * ದೀರ್ಫ) 
ಕೆಡುದುಗುಡ (ನಾ). ಅತೀವ ದುಃಖ; ಬಹು ವ್ಯಥೆ: ಈತಂಭವತ್ರಿಯ 
ವಯಸ್ಕನೆಂದಜದಾಂ ಕಡುದುಗುಡಂದಳೆದಿದೇನೆಂದು ಕಂಬನಿಗಳಂ 
ಬಿಡುತ್ತೆ ಲಜ್ಞಾನನತಮುಖಿಯಾಗಿರಲ್‌ (ಕಾದಂಉ. ೫೭೮) ; ವಿಧಿ ನಿನ್ನ 
ವರಸಹೋದರನಿಟಲದಲಿ ಬರೆದನೆ ಪುಟ್ಟಿದಾಕ್ಷಣ ಪೊ ಪುದೆಂದು 
ಪಲ್ಮೊರೆದಳು ಕಡುದುಗುಡದಲಿ (ಮೋಹತ. ೪-೮೪). 
[ಕಡ್ಕು (ಆ ಕಡಿದು) + ದುಗುಡ] 
ಕಡುದುಮ್ಮಾನ (ನಾ). - ಕಡುದುಗುಡ: ನರನ ಕಡುದುಮ್ಮಾನ ನೆಜಕಿ 
ಹೆದಜೀಸಿತು ಮೂಜಗವ (ಕುವ್ಕಾದ್ರೋ. ಆ-೧೧). 
[ಕಡು] (< ಕಡಿದು) + ದುಮ್ಮಾನ] 
ಕಡುದುರುಳೆ (ನಾ). ಬಹಳ ಕೆಟ್ಟ ವ್ಯಕ್ತಿ; ಮಹಾದುಷ್ಟ : ಮೃಡನ 
ಜೋನವನಿಂತು ತುಡುಗಿಂ ತಿಂದ ಶಿನದ್ರೋಹಿ ಕಡುದುರುಳನಿನನೆಂದೆನುತ 
ತಲೆವೊಡೆಯೆ ಹೊಯ್ದಳು (ಬಸಪು. ೨೪-೫೬). 


[ಕಡು (೬ ಕಡಿದು) + ದುರುಳ] 20 


15 


ಕಡುದುಷ್ಟ (ನಾ). ಬಹಳ ಕೆಟ್ಟವನು. "ಕಡುದುಷ್ಟೆ' ಪರಾ. 
[ಕೆಡು (ಆ ಕಡಿದು) * ದುಷ್ಟ) 
ಕಡುದುಪ್ಟೆ (ನಾ). ಅತಿ ಕೆಟ್ಟವಳು; ಬಹಳ ಕೇಡಿಯಾದ ಹೆಂಗಸು: 
ಕಪಟ ಕಂಟಕ ಕಟಕಿ ಕಡುದುಷ್ಟೆ ಕಲಹಾರ್ಥಿ ವಿರಸೆ ಪರವಶಿ ಪಾದರಿ 
(ಜೈಮಿಭಾ. ೫-೬೧). [ಕಡುದುಪ್ಪ + -ಎೃ] 
ಕಡುದುಜು "ಕಡಂದುಜು' ನೋ. 
ಕಡುದೂಯುಕಾಅ (ನಾ). ಮಿಗಿಲಾಗಿ ದೂರು ಹೇಳುವವನು; 
ಮಹಾಚಾಡಿಕೋರ: ಕೇಳಿದನು ಕಡುದೂಜುಕಾಜರ ನಾಲಗೆಯ 
ರಚಿತೋಕ್ತಿಯನು ಕರುಣಾಳುಗಳ ಬಲ್ಲಹನು (ತೊರರಾ. ೧-೮-೫೪). 
[ಕಡು (ಆ ಕಡಿದು) + ದೂಣುಕಾಅ] 
ಕಡುದೆಳ್ಳು (ನಾ). ಬಹಳ ತಿಳಿಯಾಗಿರುವಿಕೆ ; ನಿರ್ಮಲತೆ: ಅದಟ 
ನಳುರ್ಕ್ಯೆ ಮಯ್ಕೆಯ ನಿಮಿರ್ಕ್ಯೆ ಯಶೋಧನದಿರ್ಕೆ ರಾಜವಂಶದ ಕಡು 
ಜೆಳ್ಬು ದಾನಗುಣದೊಳ್ಬು. . . ತನ್ನದೆಂಬುದನೆನೆ ಸೆರ್ಮ್ಮಯಂ ತಳೆದನೋ 
ಶ್ರಿಪರೊಳ್‌ ನೃಪತೈಲಶಾನ್ತರಂ (ಎಕ. ೪111, ಸಾಗರ. ೧೫೯-೧೨; 1159); 
“ಶ್ರೇಷ್ಠತೆ ” (ಶಾಪಮಂ. ೫೬೭ ಕೋಶ) 
[ಕಡು; (ಆ ಕಡಿದು) + ತೆಳ್ಳು) 
ಕಡುದೇಸಿ (ನಾ). ಬಲುಸೊಬಗು ; ವಿಶೇಷವಾದ ಚೆಲುವು. "ಕಡು 
ಡೀಸಿವೆಣ್‌? ಪರಾ. [ಕಡು, (ಆ ಕಡಿದು) * ದೇಸಿ] 
ಕಡುದೇಸಿಗೆ (ನಾ). ತೀರ ಅನಾಥ; ಯಾರೂ ದಿಕ್ಸಿಲ್ಲದವನು: 
ಹಲುಬಿದನಕಟ ಕಡುದೇಸಿಗನು ತಾ ತನ್ನೊಡನೆ ಫಲುಗುಣನೆ ಕೆ 
ಜನಿಸಿದನೊ (ಕುವ್ಮಾದ್ರೋ. ೧೨-೧). 
[ಕಡು (೮ ಕಡಿದು) * ದೇಸಿಗ] 
ಕಡುದೇಸಿವೆಣ್‌ (ನಾ). ಬಹಳ ಚೆಲುವೆಯಾದ ಹೆಣ್ಣು; ಬಹಳ 
ಸೊಬಗಿನವಳು : ಕೊಂಡಸಿಯಂಬೊಂದನೆ ದಡ್ಡುವಿರ್ದ ಹೃದಯಂ 
ಜಾಳಾಂದರಂಬೋಪಿನಂ ಬೆಸೆದೆಚ್ಚಂ ಕಡುದೇಸಿವೆಂಡಿರನದೇಂ ಕಾಮಂ |45 
ಛಲಗಾ ಹಿಯೋ (ಅರ್ಧನೇ. ೪-೧೪೬). [ಕಡುದೇಸಿ + ಪೆಣ್‌ 


25 


30 


35 


40 


ಗಿಳ.೨.೨ 


| 


ಕಡುನಿಂದೆ 


ಕಡುದೈನ್ಯ (ನಾ). ಎ. ತೀರ ಲಘುವಾಗಿರುವುದು; ಅತಿ ದೀನತೆ:: 
ಉಗ್ರ ಪಂಚಾನನಂ ಗೆಲ್ವ ಚತುರೋಪಾಯಮಂ ಬಿಟ್ಟು ತಾನಳ್ಳಿ ಬಳ್ಳಿ 
ಕಡುಡೈನ್ಮದಿಂದೀಗ ಮು ಗ್ಸಾಂ ಗಮಂ'ತಳೆದಿರ್ಪುದು ಏನಿದಚ್ಚರಿ 
(ಜೈ ಮಿಭಾ. ೬-೨೮) ; ಕಂಡಕಂಡವರೊಳು ಕಡುದೈನ್ಮವಡೆಯದುದ್ದಂಡೆ 
ಯೆನಿಸಿ ತಾನಿರೆದೆ ... ಪೆರ್ಮೆಯ ಕೈಕೊಂಡೆಸೆವುದು ಕೋವಿದೆಯರು 
(ಹದಿಬ. ೪-೪೧). ೨. ಅತಿ ಬಡತನ. [ಕಡು (ಆ ಕಡಿದು) + ದೈನ್ಯ) 

ಕಡುದೊಡಂಕು(ನಾ). ದೊಡ್ಡ ತೊಡಕು, ಆತಂಕ, --ಬಂಧನ: 
ಕೋಪೋದ್ಭವವೇಕಾನೇಕೆ ಕರ್ಮದ್ವಯದ ಕಡುದೊಡಂಕೇಕದಾನೇಕೆ 
ದೇವಾ (ಕಕ್ಷಾಶ. ೫೬). [ಕಡು (೮ ಕಡಿದು) * ತೊಡಂಕ್ಕು] 


10, ಕಡುನಂಜು (ನಾ). ತೀಕ್ಷ್ಮ ವಾದ ವಿಷ: ಕಿಚ್ಚಿನುರಿ ಪತ್ತದೆ ಪೊತ್ತುವ 


ಬೇಗೆ ಪಾವು ತಿನ್ನದ ಕಡು[ನಾಠಾಂ. ತನಿ] ನಂಜು ತನ್ವಿಯರೊಳಾದಳುಪಿಂ 
ಪೆಜತುಂಟಿ ಲೋಕದೊಳ್‌ (ಸೂಕ್ತಿಸು. ೧೫-೪೬; ಲೀಲಾವ. ೪-೫೫ ನೋ). 
(ಕಡು (೮ ಕಡಿದು) + ನಂಜ್ಯು) 
ಕಡುನಂಟಿ, ಕಡುನೆಂಟ (ನಾ). ಅತ್ಯಂತ ಸಮಾಪದ ಆಪ್ತ ; ಬಹಳ 
ಪ್ರೀತಿಯ ಬಂಧು: ಈ ಕಡುನಂಟನ ಸತಿಯ ರೂಪು ಸೋಲಿಸಿತೆನ್ನಂ 
(ಅನಂಪು. ೧೧-೩೦). ಕಡುನೆಂಬಿ: "ಕಡುನೆಂಟಿತನ? ಪರಾ. 
[ಕಡು (೮ ಕಡಿದು) + ನಂಟ] 
ಕೆಡುನನ್ನಿ (ನಾ). ಸಂಪೂರ್ಣ ಸತ್ಯ; ಸರಮ ಸತ್ಯವಂತಿಕೆ: ಕರ್ಣ 
ನೇಜು ಕರ್ಣನ ಕಡುನನ್ನಿ ಕರ್ಣನಳವಂಕದ ಕರ್ಣನ ಚಾಗಮೆಂದು 
ಕರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನಮಲ್ಲೆ ಭಾರತಂ 
(ಪಂಪಭಾ ೧೨-೨೧೭) ; ಕಡುನನ್ನಿ ಬಂದು ಸರಣೆಂದವರಂ ತಲೆಗಾಯೆ 
(ಕಬ್ಬ ಉ.೪೬). [ಕಡು (ಆ ಕಡಿದು) * ನನ್ನಿ) 
ಕಡುನಲ್ಲ (ನಾ). ಅತ್ಯಂತ ಪ್ರಿಯನಾದವನು; ಬಹಳ ಪ್ರೀತಿ 
ಪಾತ್ರನು: ಅಂದೆ ಪೊಸಯಿಸಿದ ಪೊಸನೇಟಕಾಜರಪ್ಪ ಕಡುನಲ್ಲರು 
ಮಿರ್ವರುಮಿರೆ (ಅದಿಪು. ೧೨-೨೮ ವ); ಕಡುನಲ್ಲಂ ನೆರೆದೆಪ್ರೊಡೆ 
(ಲೀಲಾವ. ೩-೧೯). [ಕಡು (ಆ ಕಡಿದು) + ನಲ್ಲ) 
ಕಡುನಳಿದು (ನಾ). ಅತಿಯಾಗಿ ಬಾಗಿದುದು; ತುಂಬಾ ಇಳಿ 
ಬಿದ್ದುದು: ಅಡಿಯಿಡಲೀ ಧರಾವಳಯನಿಟ್ಟಿಡೆಯೆಂಬಿನಮಭ) 
ಮಂಡಲಂ ಕಡುನಳಿದಾದುದೀ(ಪಾಠಾಂ. ದಳವಾದುದೇ, ವಡಿಲಾದುದೀ] 
ಬಲದ ಧೂಳಿಯೊಳೆಂಬಿನನೊಂದನೊಂದು ತಳ್ತೆಡೆಗೀಪಿದೆತ್ತಲುಂ ನಡೆವ 
ದಂತಿಘಟಾಳಿಯಿಂ (ಆದಿಫು. ೧೨-೬೨). [ಕಡು, (೮೯ ಕಡಿದು) + ನಳಿದು] 
ಕಡುನಾಣ್‌ (ನಾ). ಬಹಳ ನಾಚಿಕೆ; ಅತಿ ಲಜ್ಜೆ: ಇದು ಕಡುನಾಣ 
ಪುತ್ತು ನಲಮಿಂ ನೆನೆಯುತ್ತಿರಿಮೆಮ್ಮನೆಂಬುದಾವುದು ಗುಣಮೆಮ್ಮೊಳಾಗೆ 
ನೆನೆದಪ್ಪಿರ್‌ (ಆದಿಪು. ೧೧-೧೩೧) ; ಸಾವುದೆ ಜೀವನಂ ದಲೆನಗೀ ಕಡು 
ನಾಣ್ಸೆಡೆಯಾದ ಜೀವನಂ ಸಾವೆಮ (ಕಾದಂಉ. ೫೯೧). 
[ಕಡ್ಕು (ಆ ಕಡಿದು) * ನಾಕ್‌] 


| 
| ಕಡುನಾಣ್ಣು (ಕ್ರಿ). ಬಹಳವಾಗಿ ನಾಚಿಕೆಪಟ್ಟು ಕೊಳ್ಳು, --ಲಜ್ಜಿತ 


ನಾಗು : ನುಡಿ ತೊದಳಪ್ಪುದೊಂದಿಬರೆ ಮೆಯ್ದೆಗೆದೋಡುವ ಕಾಳೆಗಕ್ಕೆ 
ಕಣ್ಣೆಡೆವರ ಮಾತುಗೇಳೆ ಕಡುನಾಣ್ಬಿಯೆ ಮುಂಚುವೆಂ (ಗದಾಯು. 
೧೦-೫). [ಕಡ್ಳು* ನಾಣ್ಸು] 
ಕಡುನಾಲಿಗೆ (ನಾ). ಚುರುಕಾದ ನಾಲಗೆ; ಬಹಳ ಮಾತನಾಡುವ 
ನಾಲಗೆ: ಕಳ್ಳಗೆ ಕಡುನಾಲಿಗೆ ಹಾದರಗಿತ್ತಿಗೆ ಹಲವು ನಾಲಿಗೆ (ಗಾದೆ). 
[ಕಡು (೮ ಕಡಿದು) * ನಾಲಿಗೆ (ಆ ನಾಲಗೆ)) 
ಕಡುನಿಂದೆ (ನಾ). ದೊಡ್ಡ ಅಪವಾದ; ಬಹಳ ನಿಂದೆ: ಸೋಕಿತೇ 
ಕಡುನಿಂದೆ ಪುಣ್ಮಶ್ಲೋಕರಿಗೆ (ತೊರರಾ. ೩-೨-೧೮). 
[ಕಡು (೬ ಕಡಿದು) * ನಿಂದೆ] 


ಕಡುನಿಡಿದು 


ಕಡುನಿಡಿದು (ನಾ). ಬಲು ಉದ್ದವಾದುದು; ಬಹಳ ದೀರ್ಫ 
ಪಾದುದು : ಕಣ್ಮಲರ್ಗಳ್‌ ಕಡುನಿಡಿದಾದುವು (ಜಯಕಾ. ೩-೨೫). 
ಕಡುನಿಡಿಯ - ಬಹಳ ಉದ್ದವಾದವನು, --ಎತ್ತರವಾದ 
ವನು: ಅಸಿಯ ೦ ಕಡುನಿಡಿಯಂ .., ಸ್ಥೂಲನಖದಂತರೋಮಂ 
ರವಿಜಂ (ಜಾತತಿ. ೨-೨೫) ; ಕುಡಿದಾಡೆಯರ್‌ ಕೆಲರ್‌ ಕೆನ್ನೆಯುಗುರರ್‌ 
ಕೆಲರ್‌ ಕಡುನಿಡಿಯವರ್‌ ಕೆಲರ್‌ (ವೀರರ. ೩೮೬). 
(ಕಡು, (ಆ ಕಡಿದು) 4 ನಿಡಿದು] 
ಕಡುನಿಡಿದುಗೊಳ್‌ (ಕ್ರಿ). ಬಹಳ ಉದ್ದವಾಗು, --ಎತ್ತರವಾಗು : 
ಕಡುನಿಡಿದುಗೊಂಡಂಬರಮಂ ಚುಂಬಿಸಿ ನಳನಳಿಸಿ ಕೊರ್ಬಿ ಬೆಳೆದ ಪೆರ್ಬಿ 
ದಿರ ತುದಿ ತಾಗಿ ಪಆಂದ ಕಿಅಿಮುಗಿಲ್ಲಳಿಂದ (ಗಿರಿಕ. ೧-೧೨೮ ವ). 
[ಕಡುನಿಡಿದು * ಕೊಳ್ಳ] 
ಕಡುನಿದ್ದೆ (ನಾ). - ಕಡುನಿದ್ರೆ. "ಕಡುನಿದ್ದೆಗೈ' ಪರಾ. 
(ಕಡು; (ಆ ಕಡಿದು) + ನಿದ್ದೆ] 
ಕಡುನಿದ್ದೆಗೈ (ಕ್ರಿ). ೧. ತುಂಬ ನಿದ್ರೆ ಮಾಡು. ೨. (ಆಲಂ) ದೀರ್ಫ 
ನಿದ್ರೆಹೊಂದು; ಸಾಯು : ಬೀಳುಕೊಂಡುದು ಜೀವ ಗರಳದ ಗಾಳಿ 
ಸೋಂಕಲು ತನುವ ತೊಟ್ಟಿಲ ಬಾಲಕನು ಕಡುನಿದ್ದೆಗೈದನು (ನಿಭಾಗ. 
[ಕಡುನಿದ್ದೆ + ಗೈ (ಆ. ಕೆಯ್‌,)] 
ಕಡುನಿದ್ರೆ (ನಾ). ೧. ಅತಿನಿದ್ರೆ. ೨. (ಆಲಂ) ದೀರ್ಥನಿದ್ರೆ ; ಸಾವು: 
ನಿರ್ದಿಶರಿಗಿನ್ನೇನು ಗತಿ ಕಡುನಿದ್ರೆಯಾಯಿತೆ ಕಮಲಲೋಚನನಿರ್ದಡೀ 
ವಿಧಿಯಹುದೆ ಹಾಯೆನುತಿರ್ದುದಖಿಳಜನ (ನಿಭಾಗ. ೮-೧೦-೨೮). 
(ಕಡು (ಆ ಕಡಿದು) + ನಿದ್ರೆ] 
ಕಡುನಿಬ್ಬರ (ನಾ). ಅತ್ಯಂತ ರಭಸ ಆವೇಗ: ಗರುಡನುಬ್ಬಟಿ 
ಗಹಿನಿಕರ ಜರ್ಕುರಿತವಾದವೊಲಿವನ ಕಡುನಿಬ್ಬರದ ಧಾಳಿಗೆ ಧೈರ್ಯ 
ಗೆಟ್ಟುದು ಕೂಡೆ ಕುರುಸೇನೆ (ಕುವ್ಕಾದ್ರೋ. ೧೬-೧೨). 
[ಕಡು (ಆ ಕಡಿದು) + ನಿಬ್ಬರ] 
ಕಡುನಿಮಿರ್‌ (ಕ್ರಿ). ಬಹಳ ಉದ್ದವಾಗು; ಹೆಚ್ಚು ಚಾಚು: 
ಕಡುನಿಮಿರ್ದ ಕೊಂಬು ಕೊಂಬಿನೊಳೆಡೆವಿಡದಲರ್ದಲರ ತೊಂಗಲಿಂ 
(ಕಬ್ಬಿಕಾ. ೫೯); ಕಡುನಿಮಿರ್ದು ಪೊಳೆವ ಪೊಸಪೂಗುಡಿಯೆಂಬಗ್ಗಳಿಕೆ 
ವಡೆದ ಸಬಳಮನೆಎಲವಿಂ ಪಿಡಿದು (ಕಬ್ಬಿಕಾ. ೨೧೬). 
[ಕಡ್ಯು * ನಿಮಿರ್‌] 
ಕಡುನೀರಡಸು (ಕ್ರಿ). ಬಹಳ ಬಾಯಾರಿಕೆಯಾಗು : ಗಜಮೈದೆ 
ಪೊಕ್ಕು ನದಿಯೊಳ್‌ ಕಡುನೀರಡಸಿ([ಪಾಠಾಂ. ನೀರಡಿಸಿ] ತೆಗೆದೀಂಟ 
ಜಲಮಂ ಬಿಡೆ ತಮ್ಮೊಳ್‌ ಶೀನಿಕೊಂಡು ಚೆಲ್ಲುವ ಪದದೊಳ್‌ (ಗಿರಿಕ 
[ಈಡು + ನೀರಡಸು] 
ಕಡುನೀಜ (ನಾ). ಬಲು ಚೆಲುವ ; ಅತಿ ಸೊಬಗುಗಾರ: ಮುಗಿ 
ಮನಡೊಳ್‌ ಮುನಿದು ಕೆಲದ ಕಡುನೀಜರನಡರೆ ನೋಟ್ಬಿ (ವರ್ಧಪು. 
೯-೪೩ ವ); ಕಟ್ಟೊಲುಮೆಯನುಳ್ಳ ಕೆಡುನೀಜ (ಕುರಾಸಾಂ. ೨೮-೬೦). 
[ಕಡು (ಆ ಕಡಿಮ) + ನೀ] 
ಕಡುನೀಅಕ (ನಾ). ಬಲು ಚೆಲುವೆ; ಅತಿ ಸುಂದರಿ: ಚಿತ್ತಭವಂ 
ದಶಕಂಧರಂಗೆ ಕೊಟ್ಟಂ ಕಡುನೀಜಕೆ ನಿನ್ನನನುರೂಪ ವರಂಗೆ, ಪಂರಾಮಾ. 
ಮಣಿಗರ್ದುಗೆಯೊಳಗಾ ಕಡುನೀಜಕೆ ಕಣ್ಣೊಸ್ಪಿದಳು 
(ಶ್ರೀಪಾಲ. ೨-೧೩); ಕಡುನೀಜಕಿಯರು ಮುಂಡೆ ನಿಲೆ ಮೊಜಕಿ ಧರ್ಮವ 
ಬಿಡುವರು ಮೋಹಿಜನಗಳು (ಕುರಾಸಾಂ. ೨೬-೯೧). 
[ಕಡು, (ಆ. ಕಡಿದು) + ನೀಆಕ] 


೬-೧೩-೩೨). 


೧-೧೨೦). 


೯-೧೬೪); 


೧೪.೨೩ 


| 


ಕಡುಪಂಥಗಾತಿ 


ಕಡುನುಡ್ಗಿ (ನಾ). ೧. ತೀಕ್ಷ್ಣವಾದ ಮಾತು. ೨. ಬಡಾಯಿ : 
ಬಡವನ ಸುಖಮುಂ ಪಂಡೆಯ ಕೆಡುನುಡಿಯುಂ ಮುಗಿಲ ನೆಟಲುಮೋಪರೆ 
ಮುನಿಸುಂ ಕಡು ಮೂ ಖ್ಯ ನ ತಪಮುಂ... ನಿಲಲಹಜಕಿದಪುವೇ 
(ಧರ್ಮಾಮೃ. ೨-೨೨೦). ೩. ಅತಿಯಾದ ಮೂದಲಿಕೆ, ಕಟಕಿ: 
ಕಡುನುಡಿಗೆ ಮೆಚ್ಚಿದನು ಹಿಂದಕೆ ಮಿಡುಕುನವನೇ ಕರ್ಣನೀತನ ಕಡುಹ 
ನೋಡು ವಿಶೋಕ. ಎಂದನು ನಗುತ ಕಲಿ ಭೀಮ (ಕುವ್ಯಾ 
[ಕಡು (೮ ಕಡಿದು) * ನುಡ್ಕಿ] 
ಕಡುನುಡಿಕಾರ (ನಾ). ತೀಕ್ಷ್ಣವಾಗಿ ಮಾತನಾಡುವವನು; 
ನಿಷ್ಠುರವಾದಿ 2 *ಧ್ರೇಕಃ, ಧೇಕಕಃ, ಧ್ರೇಕಮಾನಃ-ಈ ೩ ಕಡುನುಡಿ 
ಕಾರಂ” (ಕಾಶಕೃ. ೮೭). 
[ಕಡುನುಡ್ಮಿ * -ಕಾರ್ಯ (ಆ. -ಕಾಅ)] 
ಕಡುನುಣ್ಣು (ನಾ). ಬಹಳ ನುಣುಪು; ಅತಿಶಯವಾದ ಮೃದುತ್ವ: 
ಕಿಉಡೊಡೆಯ ಕಡುನುಣ್ಪು ಕಣ್ಗಳೊಳ್‌ ನೆಜಕಿ ಪೊಳೆಯೆ (ಅಜಿಪು. ೪-೭). 
[ಕಡು (ಆ ಕಡಿದು) * ನುಣ್ಟು) 
ಕಡುನೆಂಟಿ "ಕಡುನಂಟ' ನೋ. 


ದ್ರೋ. ೧೩-೩೨). 


`ಕಡುನೆಂಟಿತನ (ನಾ). ಬಹಳ ಬಾಂಧವ್ಯ; ಅಧಿಕವಾದ ಪ್ರೀತಿ 


20 


40 


ಕಡುನುಡಿ, (ಕ್ರಿ). ತೀಕ್ಷ್ಣವಾಗಿ ಮಾತನಾಡು: “ಧೇಕತೇ- ಕಡು [45 


ನುಡಿದಪಂ” (ಕಾಶಕ್ಕ. ೮೭). [ಕಡು + ನುಡಿ] 


ಕೆಮಲ ಅರ್ಕನಲಿರುವ ಕಡುನೆಂಟಿತೆನದಿಂದ ವಿಮಲ ಜಲದೊಳಗೆ ಆಡು 
ತಿಹುದು (ಪುರಂದ, ೨-೩೪-೧). 
[ಕಡುನೆಂಟ (ಆ. ಕಡುನಂಟ) + -ತನ] 
ಕಡುನೆಲ (ನಾ). ಬಹಳ ಆಯಕಟ್ಟಿನ ಸ್ಥಳ; ಮರ್ಮಸ್ಥಾನ: 
ದಶಮುಖ ಸಾಮಂತನಂ ವಿಘ್ನನಂ ತೋಮರದಿಂದುದ್ದಾ ಮನಿಟ್ಟಂ ಬಿಡೆ 
ಕಡುನೆಜನಂ ನಟ್ಟು ತೂಗಾಡುವನ್ನಂ (ಪಂರಾಮಾ. ೧೩-೧೦೨). 
(ಕಡು, (ಆ ಕಡಿದು) * ನೇ] 
ಕಡುನೇಮ (ನಾ). ಕಠಿನವಾದ ವ್ರತ; ಉಗ್ರನಿಯಮ : ಕಡುನೇಮು 
ಎಡಿದು ಕಕ್ಕಸಗೊಂಡು ಮುನಿವರಕೊಡರಿಸುವುಗ್ರತಪಗಳು ಮಡದಿಯ 
ರಿನಿಯರ್‌ ಮನವಜಕಿತೆಸಗುವ ನಡತೆಗಳಿಗೆ ಪಡಿಯಲ್ಲ (ಹದಿಬ. ೨-೨೮). 
[ಕಡು (ಆ ಚಾ * ನೇಮ್ಮ) 
ಕಡುನೇಹ (ನಾ). ಅತಿಶಯವಾದ ಪೆ ಶ್ರೀಮ; ಮಿಗಿಲಾದ ಸ್ನೇಹ: 
ಪ್ರಿಯವಚದಂತೆ ಪುಣ್ಮ ತತಿಯಂತೆ Beni ಕೂರ್ತ ಮುಗ್ಗೆಯ 
ಕಡುನೇಹದಂತೆ (rb. ೧-೧೮); ಮುಕ್ಕುಳಿಸುವ ಜೊಲ್ಲುನಾಯಿಗೆ ಕಡು 
ನೇಹ ಸೊಕ್ಕಾಂತು ಮುತ್ತಸಿಕ್ಳುವಳು (ಮೋಹತ. ೧೭-೬೭) 
[ಕಡು (ಆ ಕಡಿದು) * ನೇಹ] 
ಕಡುನೋ (ಕ್ರಿ). ಬಹಳ ದುಃಖಪಡು, --ಸಂಕಟಿಪಡು : ಕೊರಳ 
ಸೆರೆ ಹಿಗ್ಗಿದವು ದೃೈಗುಜಲ ಉರವಣಿಸಿ ಕಡುನೊಂದನು (ಕುವ್ಯಾಉ 
೧೦-೧೧) ; ಹಂಸಧ್ವಜಂ ತನ್ನ ಚಿತ್ತದೊಳ್‌ ಕಡುನೊಂದಳಲ್ಲು ಮಿಗೆ 
ಮರಣಮಂ ನಿಶ್ಚೈಸಿ (ಜೈಮಿ ಛಾ. ೧೪-೨೪). 
[ಕಡ್ಕು * ನೋ] 
ಕಡುನೋವು (ನಾ). ಬಹಳ ದುಃಖ; ತೀವ್ರವಾದ ಯಾತನೆ: 
ಪ್ರಿಯದತ್ತ ಸೆಟ್ಟಿ ಮಗಳಾಡುವೆಡೆಗಳಂ ನೋಡಿ ಕಡುನೋವಿಂ. ಸೈರಿಸ 
ದುಮ್ಮಳಿಸಿ (ಧರ್ಮಾಮೃ. ೩-೨೩೩) ; ಕರಗಂಬೊತ್ತ ಮಡದಿಯರ್ಗಂ 
ದೀವದ ಖಗಮೃಗಕಂ ಬಿಡದಡಸಿತು ತರುಮೂಲಮನೊಂದಿದ ಕಡು 
ನೋವಾ ಶಾಖಾಸಂತತಿಗಿರೆದೆಯ್ದುವ ಮಾಳ ಯೊಳು (ಜಯಣ. ೨-೪೧). 
[ಕಡು (ಆ ಕಡಿದು) * ನೋವು] 
ಕಡುಪಂಥಗಾತಿ (ನಾ). ಬಹಳ ಹಠಗಾತಿ: ಕಡುಪಂಥಗಾತಿ ನೀನೆನಗೆ 
ವೀಳೆಯದೆಲೆಗೊಡದಿರೆಂಜುವೆವು ನಾವೆಂದು (ಭರಚ. ೧೫-೪೪). 
[ಕಡು (ಆ ಕಡಿದು) * ಪಂಥಗಾತಿ (ಆ ಪಂಥಗಾರ್ಶಿ)] 


ಕಡುಪಗಲ್‌ 


ಕಡುಪಗಲ್‌ (ನಾ). ಬಹಳ ಏರಿದ ಹೊತ್ತು; ತುಂಬುಹಗಲು; 
ಮಧ್ಯಾಹ್ನ: ಕಡುಪಗಲಾದುದು ಬೀಡಂ ಬಿಡಿಸುವುದೀ ಪುಣ್ಯನದಿಯ 
ತಡಿಯೊಳ್‌' ದೇವರ್‌ (ಆದಿಪು. ೧೧-೬೯). 
[ಕಡು (ಆ ಕಡಿದು) * ಪಗಲ್‌] 
ಕಡುಪಾಗಿರು (ಕ್ರಿ). ಮಂದವಾಗಿರು: ಚಿತ್ರದ ಪುರೋಭಾಗವು 
ಸಾಮಾನ್ಯವಾಗಿ ಕಡುಪಾಗಿದ್ದು ಮುಂಭಾಗದ ಚಿತ್ರವನ್ನು ಪರಿಸ್ಫುಟ ಗೊಳಿ 
ಸುವುದು (ಭಾಚಿತ್ರ. ೨೩). [ಕಡುಪು ಆಗ್ಕು* ಇರು (ಆ ಇರ್‌,)] 
ಕಡುಪಾತಕ (ನಾ). ಮಹಾಪಾಪ: ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ 
ಕಡುಪಾತಕಂಗೈದು ಪೆಣ್ಣಾಗಿ ಸಂಭವಿಸಿದೊಡಲಂ ಪೊರೆವುದೆನ್ನೊಳಪ 
ರಾಧಮುಂಟು (ಜೈಮಿಭಾ. ೧೯-೨೬). 
[ಕಡು (ಆ ಕಡಿದು) + ಪಾತಕ] 
ಕಡುಪಾತಕಿ (ನಾ). ಬಹಳ ಪಾಪಮಾಡಿದವನು; ಪಾಪಿಷ್ಯ : ಕಡು 
ಪಾತಕಿಯಲಾ ನಿಮ್ಮಯ್ಮುನೆಂದಳು ಫಲುಗುಣನ ರಾಣಿ (ಕುವ್ಕಾ ದ್ರೊೇ. 
[ಕಡು (ಆ ಕಡಿದು) * ಪಾತಕಿ) 
ಕಡುಪಾಪ (ನಾ).೧. ಮಹಾಪಾಪ; ಡೊಡ್ಡ ಪಾಪ: ಒಡಹುಟ್ಟದರ 
ಕೈಯಾರ ಕೊಂದರೆ ಮುಟ್ಟದೇ ಕಡುಪಾಪ ಘನಪರಿತಾಪ ತನಗೆ 
(ಕುವ್ಕಾಭೀ. ೩-೨೬). ೨. ಬಹಳ ಪಾಪಮಾಡಿದವನು : ಕಡುಪಾಪಂ 
ಬಲು ಮಾಯಲಾತ ಶುಚಿಯೇ (ಸೋಮೇಶ. ೯೭). 
[ಕಡು (೮೮ ಕಡಿದು) + ಪಾಪ್ಮ 
ಕಡುಪಾಪಿ (ನಾ). - ಕಡುಪಾಪ ೨: ನಿರ್ಭರದ ಕಡುಪಾಪಿ ದೈತ್ಮರೆ 
ಗರ್ಭದುಬ್ಬರ ಹಬ್ಬಿಸಿರ್ದುದು (ಸಂಭಪ. ೫-೧೮) ; ಮಿಡುಕಿದರು ಕಡು 
ಪಾಪಿಯಿವ ತಾ ಬಿಡನೆನುತ ಮನನೊಂದು (ನಳಚ. ೪-೧೩). 
[ಕಡು (ಆ ಕಡಿದು) + ಪಾಸಿ] 
ಕಡುಸಾಪಿಷ್ಕ (ನಾ). -ಕಡುಪಾಪ ೨: ನಂಟರುಣ್ಣಲುಡಲುಂಟಾ 
ಗಿರ್ದುದಂ ತಾಳವಾ ಕಡುಪಾಪಿಷ್ಠನ . . . ನೋಡಿಯುಂ ನುಡಿಸಲ್‌ 
ಸಜ್ಜನರೊಲ್ವರೇ (ಸೋಮೇಶ. ೧೯). [ಕಡ್ಕು (ಆ ಕಡಿದು) + ಪಾಪಿಸ್ಮ] 
ಕಡುಪಾಜ್ಕು (ಕ್ರಿ). ಪ್ರಖರತೆ ಕಡಮೆಯಾಗು : ಬಲ್ಬುಗುಂದಿದ 
ಮೃಗವೈರಿಯಂತೆ ಕಡುಪಾಜದ ಭಾಸ್ಕರನಂತೆ ಕಾಂತಿ ಬತ್ತಿದ ಸಸಿಯಂತೆ 
(ದಶಕು. ೬-೭೩). [ಕಡುಪು + ಆಜು] 
ಕಡುಪಾಖ್ಕು (ನಾ). ಅತಿ ಹಾದರಗಿತ್ತಿ : ಸಿತಗೆ ಕಡುಪಾಜು ನಿಸ್ಮುರೆ 
ಮತಿವಿಕಳೆ ಸಮಾನಯೋಗಸಂತುಷ್ಮೆ ಮದೋದ್ಧತೆ ಕಾತರಾಕ್ಷಿಯೇನಾ 
ಕೃತಯುತೆ ಸಂಭಾಷಿತಾತ್ಮೆಯೆನೆ ವಂಗದವಳ್‌ (ಮನ್ಮವಿ. ೫-೨೮). 
[ಕಡು (ಎ ಕಡಿದು) + ಪಾಜ್ಕು] 
ಕಡುಪು, ಕಡುರ್ಪು, ಕಡುಹ್ಳು (ನಾ). ೧. ಉಗ್ರತೆ; ತೀವ್ರತೆ; ಪ್ರಖ 
ರತೆ; ತೀಕ್ಷ್ಣತೆ : ಕಿನಿಸಿ ಕಡುಪಿನಿಂದಂ ನದುಗಿದಪುದು (ಕಾದ ೦ ಉ. 
೬೬); ವಿಳಾಸಲೋಚನಂ ಕಡುಸಿನ ಬಾಣಮಾಗೆ (ಧರ್ಮಾಮೃ. ೪-೧೩೯); 
ಏವೊಗಟಕ್ಕಿಂ ಕಡುಪಂ ನಿದಾಘದಾ (ದಶಕು. ೪-೨೨); ಪ್ರಳಯರುದ್ರನ 
ಕಾಯ್ಬು ...ಸಿಡಿಲ ಕಡುಪಗ್ಗಳದಿನೊಡಗೂಡಿರ್ದ ಪುಲಿಯೊಲ 
ಲಿಟ್ಟುದೋಯೆನಿಸಿ (ಸಾಳ್ವ ಭಾ. ೫-೩೦). ೨. ವೇಗ; ಆವೇಶ; 
. ರಭಸ; ಬಿರುಸು: ಕಡುಸಿಂದೆಯ್ತಂದು ಮಾಜಾಂತ ಸಾಮಜಸಂಘಾತ 
ಮನೊಂದುಗೊಳ್ಳೆ ರಡುಗೊಳ್ಳಿಂದುರ್ವಿ ಪೊಯ್ವೊಂದು ಪೊಯ್ಸೆ ಜವಂ 
ಗುಂದಿ (ಪಂ ಸಭಾ. ೧೦-೧೦೨) ; ಕಡುಪಿನೊಳಂದು ಬಿಟ್ಟನತಿಶೀಘ್ರದೆ 
ವಾಜಿಯಂ (ಕಾದಂಪೂ. ೬೨೦); ಪಾಂಡ್ಯನಾಜಿಜಯಾಕಾಂಕ್ಷೆಯಿನೆಯ್ದೆ 
ವಂದು ಕಡುಪಿಂದಂ ತಾಗೆ (ಎಇ. ೫೫, ೧೨-೨೫; 1167); ಗಿಳಿಗಳ್‌ಕಡುಪಿಂ 
ನಡೆತಂದು ಸುತ್ತಲುಂ ಪಡಿಯಜರಾಗಿ ಚಪ್ಪರಿಪುವು (ಕಬ್ಬಿಕಾ. ೧೨೭); 
ಭಗಣಂ ಪಾಯ್ಜುಳ್ಳಿ ಭೂಭೃತ್ಯುಳಂ ಕಡುಪಿಂ ಕಂಪಿಸೆ (ರಾಜಶೇ. ೬-೧೧). 


೭-೧೬). 


SAS 
—_————————————————————— ತಾವಾಣಾಣಾಡಹಶಾಾಾ್ಭಾಣಾ/ಗಾಗಾಪಾರ್ಷಾನಾತಾರರಾಣಾಷು 4 


೧೪೨೪ 


25 


30 


43 


ಕಡುಪುಗಿಡಿಸು 


೩. ಹುರುಪು; ಉತ್ಸಾಹ; ಉಬ್ಬು : ಕಡುಪಿಂ ಬಂದು ಪುರುಷಸಿಂಹಂ 
ಗಳಂತೆ ತರತರದಿಂ ಕುಳ್ಳಿರ್ದ ಗಜಾರೋಹಕರ ಗೊಂದೆಣದೊಳಂ 
(ಗಿರಿಕ. ೨-೧೦೫ ವ); ಆ ನೃಪವರನು ಕಡುಪಿಂದೆ ಯ್ದ ನಿನ್ನೊಳು 
ನಿಲ್ವನೊಸಗೆಯ ಪೊಡವಿಯಅವ ಮಾಳ್ಕೆಯೊಳು (ಶ್ರೀಪಾಲ. 
೭-೧೦೨) । ಒಡಲುರಿಗೆ ಮೊರೆ ಯಿ ಡುವ ಕಡಲನು ಕಡುಪವಿನೊಳು 
ಮುದ್ದಾಡಿ ರಮಿಸುವೆ ನಗೆಮೊಗವ ತೋರಿ (ಗರಿ. ೫-೧೮). ೪. ಬಲುಮೆ ; 
ಪರಾಕ್ರಮ; ದರ್ಪ: ಆಂತಕಂ ಕಡುಪಿನಿಂ ಕಂಠಗ್ರಹಂಗೆಯ್ಯದಿಂ 
ತಡೆಯಂ ಚೀತರಿಸು (ಆದಿಪು. ೧-೭೯); ಕುಳಿಕನ ಪಲ್ಗಳಂ ಮುಆಕಿಯೆ 
ಮೋದಿದರಾರ್‌ ಕಡುಪಿಂದೆ [ಸಾಠಾಂ.ಿಡಿದೆತ್ತಿ] (ಗದಾ ಯು, ೯-೨೦); 
ತತ್ಯಟಕಮಂ ಕಡುಪಿಂ ನೆಜಕಿ ಸೂಆಕಗೊಣ್ಣ ದೋಶ್ಯಾಳಿ ಕಳಿಂಗನಂ 
ಮುಜಕಿದು (ಎಕ. ೪11, ಶಿವಮೊ. ೬೪-೧೩; 11127); ಕುಸುಮಳರ್ಣಿಕೆಯೊಳ್‌ 
ಕಡುಪಿಂ ಕೆಡಪಿ ಕೊಲ್ವುದಿದೆಂಬ ಶಂಕೆ ಭೋಂಕನೆ ಪುಟ್ಟಿ (ಗಿರಿಕ. 
೨-೭೧ ವ), ತೋರಿಸು ನಿನ್ನ ಕಡುಪನೆಲೆ ವಾಮನ (ಚೆಬಪು. ೨೪-೧೪). 
೫. ಕಂದುಕ ಕ್ರೀಡೆಯಲ್ಲಿ ಒಂದು ಕ್ರಮ: ಕಡುಪುಗಳುದ್ದವಟಂ 
ಗಡ ಬೆಡೆಂಗುಗಳ ಬೇಜಕ ಭಂಗಿಗಳ ಲಳಿಗಳಿದೇಂ ಕಡುಜಾಣೆನೆ (ಎಕ. 11, 
೧೩೩-೧೦೬ ; 982). ೬. ಮಲ್ಲಯುದ್ಧದಲ್ಲಿ ಒಂದು ವರಸೆ: ಕಡುಪಂ 
ಪಟ್ಟಿಸಮೆಂಬ ಬಿನ್ನಣದೆ ಕೃಷ್ಣಂ ಗೆಲ್ಲು ಪಿಂಗಾಲ್ಗಳಂ ಪಿಡಿದಾರ್ದೆತ್ತಿ 
ನಿಶಾಟನಂ ತಿರಿಪೆ (ಜಗವಿ. ೬-೬೯). &. ಮಂದವಾಗಿರುವಿಕೆ; ದಟ್ಟಿ 
ವಾಗಿರುವಿಕೆ: ಆಕೃತಿಗಳ ವೈವಿಧ್ಯ ತೀಕ್ಷ್ಣತೆಯಿದ್ದುವಾದರೊ ಬಳಸಿ 
ದಂಥ ಬಣ್ಣಗಳು ತೀರ ಕಡುಪಿನವು (ಅಪೂಪ. ೧೭೭), ಹೀಗೆ ಏಳು 
ಬಣ್ಣಗಳೂ ಕಡುಸಿನ ಹೆಚ್ಚು ಕಡಿಮೆಯಿಂದಾಗಿ, ಬರಿಯ ಛಾಯೆ 
ಮಾತ್ರದ ಬಣ್ಣಗಳಂತೆ ಗೋಚರಿಸಬಹುದು (ಕ ಲೆದ. ೬೦). ೮. ಹುರಿ 
ಗಟ್ಟುವಿಕೆ ; ಬಿಗಿಯಾಗುವಿಕೆ : ಚೆನ್ನಾಗಿ ಹೊಸೆದರೆ ಹುರಿ ಕಡುಪಾಗು 
ವುದು (ರೂಢ). ಡಕಡುರ್ಪು: ೪. ಕಡುರ್ಪಿನಿಂ ವಿಗುರ್ಬ್ಬಿಸುವರ 
ಮಾಸೆಯಂ ಸುಡುವ ತೇಜದಳುರ್ಕೈೆ ... ವೀರಪಾಂಡ್ಮನ (ಎಕ. ೫1, 
ದಾವಣ. ೮೫-೨೧; 1143). ಕಡುಹ್ಕು: ೧. ಕಡುಹಿನ ಕಾಳಕೂಟದ 
ಸವಿಗೆ ನಂಜಿನ ಹೊನಲು ಬೆರಸಿದರೆ (ಕುವ್ಯಾ ಸ. ೧೫-೬೧); ಮರ್ಕಟಂ 
ಗಳನೊಕ್ಕಲಿಕ್ಳುತಿರೆ ಕಡುಹ ಕಂಡೊ ಡಿತ್ತು ಕಪಿಗಳು (ಕೌಶಿರಾ. 
೨೬-೮) ; ನುಡಿಯಲಮ್ಮರು ಸುರುತಾಳನ ಕೋಪದ ಕಡುಹು ಕಂಗೆಡಿಸಿ 
ತೆಲ್ಲರನು (ಕು ರಾ ಸಾ ೦. ೪೧-೨೨). ಪಿ. ಎಡೆವಿಡದಿಡುವ ತುಪಾಕಿಯ 
ಗುಂಡಿನ ಕಡುಹಿಂದ (ಕಂ ನವಿ. ೩-೭೬); ಹೊಣಕೆಗಳ ತಡಹುಗಳ 
ಕಲಿತನದ ಕಡುಹುಗಳ ರಣದವಕದಿಂ (ಜೈಮಿಭಾ. ೧೦-೪೨). 
೪. *ಕಡುಹೆನೆ ಶೌರ್ಯಂ? (ಭಾರನಿ. ೪); ಬಿಡದೆ ಕುಲಶೈಲಂಗಳಗ್ಗದ 
ಕಡುಹೆನಿತು ವಾನರರು ಹೊಆಲೆಡೆಗೆಡೆಗೆ ಜರಿವಾ ಮಣ್ಮಬೆಟ್ಟಂಗಳ 
ಬಿಗುಹದೆನಿತು ( ಬಸಪು. ೧೯-೩೦) ; ಗುರುಸುತನ ಬಳಿವಿಡಿದು ಕಡುಹಿನ 
ಲುರವಣಿಸಿದರು (ಕುವ್ಕಾಭೀ. ೮-೩೯) ; ಲಯಕೃತಾಂತನ ತಲೆಯನರೆ 

. ಯಠೆಗೊಯ್ದ ಕಡುಹಿನ ಕಾಲಭೈರವನ ಹಲುಗಳೆದ (ತೊರರಾ. ೩-೭-೬). 
೯. ಬಹಳ ನೋವು, --ಯಾತನೆ: ನಡುನೆತ್ತಿಗೇಜಕಿತು ಮನದ 
ಕಡುಹು ಕಾಲ್ಗೆಟ್ಟುದು ಮಡದಿಗೆ ಮನ ರಾಮ ಮಡಿದ ವಾರ್ತೆಯನಾಲಿ 
ಸುತ (ಕುರಾಸಾಂ. ೩೬-೧೦೮). 

[ಆ ಕಡಿದು 4 - ಪ್ಯು. 1 ತಮಿ. ಕಡುಪ್ಪು, ಕಡುಮೈ ; ಮಲ. 
ಕಡುಪ್ಪು, ಕಡುಮ; ತುಳು. ಕಡ್ತು ಇ ವಿಪರೀತವಾದ; ಕೊಡ. 
ಕಡೀಪ] 

ಕಡುಪುಗಿಡಿಸು (ಕ್ರಿ). ದರ್ಪವನ್ನು ಇಳಿಸು; ಶಕ್ತಿಗುಂದಿಸು: 
ಇದಿರಂ ಕಡುಪುಗಿಡಿಸಿ[ಪಾಕಾಂ. ಕಡುದೆಗೆದಿಸೆ) ಕೆದಜಕಿದರೆ ಕಣೆಗಳಂ 
ಸುಭಟರ್ಕಳ್‌ (ಜಗವಿ. ೭-೫೩). [ಕಡುಪು* ಕಿಡಿಸು (< ಕೆಡಿಸು) 


ಕಡುಪುಗೆಯ್‌ 


ಕಡುಪುಗೆಯ್‌ (ಕ್ರಿ). ಪರಾಕ್ರಮವನ್ನು ತೋರು; ಬಲ್ಬುಜೋರು; 
ಸಾಹೆಸಮಾಡು : ಭಗ್ಗೆಖಟ್ಲನಾಗಿ ಮತ್ತಂ ಕಡುಪುಗೆಯ್ವ ಶಿಶು 
ಪಾಲನಂ ಮಗಧ ನರಪಾಲಂ ಕಂಡು (ಜಗನಿ. ೩-೧೦೦ ವ). 
(ಕಡುವು * ಕೆಯ್‌,] 
ಕಡುಪೆಂಪು (ನಾ). ಅತಿಶಯವಾದ ಹಿರಿಮೆ; ಮಹಾವೈಭವ:| 5 
ಪಡೆದಂ ಬ್ರಹ್ಮಂ ಜಗಮಂ ಪಡೆಯಲ್‌ ತಾನಾರ್ತನಿಲ್ಲ ಪೆಂಪಂ ನಿಮ್ಮಂ 
ಪಡೆದಲ್ಲಿ ಪಡೆದನೆನಿಸಿದ ಕಡುಪೆಂಪಿನ ಪೊಜ್‌ ಗೆ ನೀವು ಮೊದಲಿಗ 
ರಾದಿರ್‌ (ಪಂಪಭಾ. ೬-೧೨). [ಕಡ್ಮು (ಆ ಕಡಿದು) + ಪೆಂಪು] 
ಕಡುಸೆರ್ಚು "ಕಡುವೆರ್ಚು' ನೋ. 
ಕಡುಪೊಲ್ಲ (ನಾ). ಬಲು ಕೆಟ್ಟದು; ಅತಿ ನಿಂದ್ಯವಾದುದು : ಕಡು |19 
ದುಷ್ಟರಪ್ಪವರ್‌ ಮುನಿದೊಡೆ ರಾಗದಿಂದೊಸೆದೊಡಂ ಕಡುಪೊಲ್ಲದಆುಂದ 
ಮಂಜಿ ದುರ್ಜನ ಪರಮೇಶ್ವರೆರ್ಗಜಿದು ಕೈಮುಗಿವೆಂ (ಧರ್ಮಾಮೃ. 
[ಕಡು] (ಆ ಕಡಿದು) + ಪೊಲ್ಲ) 
ಕಡುಬಂಜೆ (ನಾ). ಪೂರ್ತಿ ಬಂಜೆ; ಸಂಪೂರ್ಣ ಗೊಡ್ಡು ; ಪೂರಾ 
ನಿಷ್ಪಲವಾದುದು: ಪೌರುಷ ವು ಕಡುಬಂಜೆಯಾಯಿತು (ಕುವ್ಯಾನಿ. 
(ಕಡು, (೮ ಕಡಿದು) + ಬಂಜೈ) 
ಕಡುಬಂಡೆ (ನಾ). ದೊಡ್ಡ ಕಲ್ಲು: ನಿಡಿದಾದ ದಾರಿಗೆ ಕಡುಬಂಡೆ ಕಂಡರೆ 
ಬಂಡಿ ಬಂಡಿಯಲಲ್ಲೆ ಮುಗ್ಗರಿಸದೆ (ಸಖೀಗೀ. ೩೭-೭೩೯). 
[ಕಡು, (೮ ಕಡಿದು) + ಬಂಡೈ] 
ಕಡುಬಡತನ (ನಾ). ಬಹಳ ಬಡತನ; ಅತಿ ದಾರಿದ್ರ್ಯ: ಮೂಲ 
ಧನವೇಸುಂಟಿವೆಲ್ಲವನೋಳಿಯಲಿ ಚಂದನಕೆ ಸವೆಯಲು ಮೇಲೆ ಕಡು 
ಬಡತನವಡಸಿರೆಲು (ಬಿಸಪ. ೨೭-೧). 
[ಕಡ್ಕು (ಆ ಕಡಿದು) * ಬಡತನ] 
ಕಡುಬಡವ (ನಾ). ಅತಿ ಬಡವ; ತೀರ ದರಿದ್ರ: ಹರ್ಷದ ಲಹರಿ 
ಯೊಳೋಲಾಡಿದಂ ಕಡವರವನೆಡಹಿ ಸಂಧಿಸಿದ ಕಡು ಬಡವನ ಂ೦ತೆ|25 
(ಜೈಮಿಭಾ. ೨೮-೫೪). [ಕಡು (ಆ ಕಡಿದು) * ಬಡವ] 
ಕಡುಬತ್ತಲು (ನಾ). ಸಂಪೂರ್ಣ ನಗ್ನತೆ ; ದಿಗಂಬರತ್ವ : ಕಡುಬತ್ತ 
ಲಾಗಿ ಎನ್ನ ಕೈಲಿ ಕಾಸಿಲ್ಲೆಂದರು ಒಡನೆ ಹಯವನೇಜ ಓಡಿದರು ಬಿಡೆನು 
(ಪುರಂದ. ೧-೨೩-೩). [ಕಡು (ಆ. ಕಡಿದು) * ಬತ್ತಲು (೮ ಬತ್ತಲೆ)) 
ಕಡುಬಯಕೆ (ನಾ). ತೀವ್ರವಾದ ಬಯಕೆ : ಅವನಿಗೂ ನಿಮ್ಮ ತಮ್ಮನ 
ಕಲ್ಮಾಣದ ಕಡುಬಯಕೆ (ತುಂಗಭ. ೯). 
[ಕಡು (ಆ ಕಡಿದು) * ಬಯಕ್ಕೆ) 
ಕಡುಬರವು (ನಾ). ರಭಸದಿಂದ ಬರುವಿಕೆ; ಬೇಗನೆ ಬರುವಿಕೆ: 
ನೀನಿಲ್ಲಿಗೇಕೆದ್ದು ಬಂದೆನ್ನ ಕಂದ ಈ ಕಡುಬರವೇನು ಕಾರಣ ಹೇಳು 
(ಮೋಹತ. ೨೭-೫೩). [ಕಡು (ಆ ಕಡಿದು) * ಬರವು) 53 
ಕಡುಬಲಿ (ಕ್ರಿ). ಚೆನ್ನಾಗಿ ಬಲಿ, --ಗಟ್ಟಿ ಯಾಗು: “ಸಾರಯತಿ- ಕಡು 
ಬಲಿದಪುದು? (ಕಾಶಕೃ. ೨೮೩). [ಕಡ್ಕು + ಬಲಿ] 
ಕಡುಬಲ್ಮೆ, (ನಾ). ಅತ್ಯಂತ ಪರಾಕ್ರಮ (ಸಂಭ). 
[ಕಡು (೮. ಕಡಿದು) * ಬಲ್ಮೆ] 
ಕಡುಬಲ್ಮೆ, (ನಾ). ಕ್ಷೀಣ ಪರಾಕ್ರಮ; ಕ್ಷೀಣ ಬಲ: “ಸ್ವಾರ, ಕೃಪ, |೪ 
ಶ್ರಥ - ದೌರ್ಬಲ್ಮೇ, ಕಡುಬಲ್ಮೆಯೊಳ್‌? (ಕಾಶಕೃ. ೨೮೩). 
[ಕಡ್ಕು * ಬಲ್ಮೆ. P ತಮಿ. ಕಡುಗು - ಕಡಮೆಯಾಗು, ಕ್ಷೀಣಿಸು] 
ಕಡುಬಲ್ಲಿತ್ತು (ನಾ). ಬಹಳ ಗಡುಸಾದುದು; ಬಹು ಘನವಾದುದು: 
ಮುತ್ತಿನ ನವಮಣಿಸರದೊಡವಿನ ಬಿಣ್ಣಿತ್ತಆ ಬಟ್ಟ ದುಜುಂಬಿನ ಕಡುಬಲ್ಲಿ 
ತ್ತಅ ಗುರುಕಟತಟಯುಗ್ಮದ (ಜಯಕಾ. ೫-೨೯). 
(ಕಡು; (ಆ ಕಡಿದು) * ಬಲ್ಲಿತ್ತು) 


೧-೫೧). 


5 
೩-೨೬). 


45 


೧೪.೨೫ 


ಕಡುಚೇನೆ 


ಕಡುಬಲ್ಲಿದ (ನಾ). ೧. ಅತಿ ಬಲಶಾಲಿ: ಕಡುಬಲ್ಲಿದನಪ್ಪ ಮೋಹ 
ಮಲ್ಲನ ಬಲಗಯ್ಯನಯ್ಕ ಮುಜಾದೈ (ಪಂರಾಮಾ. ೫-೫) ; ಆತನವೊಲ್‌ 
ಕಡುಬಲ್ಲಿದರಿಲ್ಲ (ಕಬ್ಬಿಕಾ. ೧೭೭). ೨. ಮಹಾಶ್ರೀಮಂತ : ಪಗಲಿರು 
ಳೆಂಬ ಭೇದಮನಯಂ ಬಡವರ್‌ ಕಡುಬಲ್ಲಿದರ್‌ * * * ಆಳರಸೆಂಬು 
ದೊಂದು ದಂದುಗಂ (ಆದಿಪು. ೫-೩೦). [ಕಡು (೮ ಕಡಿದು) + ಬಲ್ಲಿದ] 
ಕಡುಬಿಂಕತನ (ನಾ). ಹೆಚ್ಚು ಅಹಂಕಾರ; ಅತಿ ಗರ್ವ: ಬೇಡಿದರೆ 
ಕೊಡದಿಹಗೆ ಕಡುಬಿಂಕತನವೇಕೆ ಪಾಡಲಅಕಿಯದವಂಗೆ ಪ್ರೌಢತನನೇಕೆ 
(ಪುರಂದ. ೨-೬೨-೧). [ಕಡು (ಆ ಕಡಿದು) + ಬಿಂಕತನ] 
ಕಡುಬಿಣ್ಣು "ಕಡುವಿಣ್ಣು' ನೋ. 
ಕಡುಬಿನ್ನಣ "ಕಡುವಿನ್ನಣ' ನೋ. 
ಕಡುಬಿನ್ನಣಂಬಡೆ (ಕ್ರಿ). ಮಿಗಿಲಾದ ಕೌಶಲವನ್ನು ಪಡೆ; ನಿಪುಣ 
ನಾಗು: ಕೈಗೊಲೆ ಬಾಯ್ಕೊಲೆ ಮೈಗೊಲೆ ಕಾಲ್ಗೊಲೆ ಕೋಳ್ಲೊಲೆಯಂ 
ಕಲಿಪ ಕಡುಬಿನ್ನಣಂಬಡೆದು ಕಟ್ಟಾಳ್ತೆನಂಬೆತ್ತು (ರಾಜಕೇ, ೬-೧೧ ವ). 
[ಕಡುಬಿನ್ನಣ (ಆ ಕಡುವಿನ್ನಣ) + ಪಡೆ,] 
ಕಡುಬಿಲ್ಲಾಅ (ನಾ). ಪ್ರಚಂಡ ಬಿಲ್ಲುಗಾರ ; ಬಿಲ್ಲುಗಾರಿಕೆಯಲ್ಲಿ 
ಪ್ರವೀಣ: ಕರ್ಬಿನ ಬಿಲ್ಲನರಲಸರೆಲಂ ತೂಗುತ್ತುಂ ಕರಮೆಸೆದಲ್ಲಿ 
ತೊಟಲ್ವಂ ಕಡುಬಿಲ್ಲಾಆನ ತನುವೆಂಬ ತಳಾಜಂ (ಜಗವಿ.೯-೧೦೩). 
[ಕಡು (ಆ. ಕಡಿದು) + ಬಿಲ್ಲಾಅ] 
ಕಡುಬಿಸಿ (ನಾ). ಅತಿ ಬಿಸಿ; ಹೆಚ್ಚು ಶಾಖ: ಪುರಿವುದು ಕಡುಬಿಸಿ 
ಯಪ್ಪಂತಿರೆ ಮಳಲಂ (ಅಶ್ವಶಾ. ೧೦-೨೨). 
[ಕಡು (೮ ಕಡಿದು) * ಬಿಸಿ (ಎ ಬಿಸಿದು)) 
ಕಡುಬಿಸಿಲ್‌ "ಕಡುವಿಸಿಲ್‌' ನೋ. 
ಕಡುಬಿಸಿಲು "ಕಡುವಿಸಿಲ್‌' ನೋ. 
ಕಡುಬಿಸುಪು (ನಾ). ಬಹಳ ಕಾವು; ಅತಿ ಉಷ್ಣತೆ : ಕರ್ಬೊಗೆಯಂ 
ನೆಗಪುವ ಕೊಂಬುಗಳ ಕಡುಬಿಸುಪು ಕಾಲ್ಗಳಂ ಸುಡೆ (ಗಿರಿಕ. ೯-೨೬ ವ); 
ಕಡುಬಿಸುಪನಹಿವ:ಕರನಿವಜಕೊಡಲೊಳ್‌ ಮಡಗಿ ಟ್ಟು ಪೋದನೆನೆ 
ಮಜುಕಂ ನೂರ್ಮಡಿಸಿದುದು (ಸೂಕ್ತಿಸು. ೮-೪೩). 
(ಕಡು, (ಆ ಕಡಿದು) * ಬಿಸುಪು] 
ಕಡುಬಿಅಿಸು (ನಾ). ಬಹಳ ಕಕ್ಕಶವಾದದ್ದು, --ಒರಟಾದದ್ದು : 
ಕಡುಬಿಅಸಿನ ವೀಣೆ ಸೋಂಕಿ ನೊರೆಜೆದೆಯಿದೆಂದೊಡನೆದೆದಡಹಿ ತಕ್ಕಿ 
ಸುವ (ಭರಚ. ೧೧-೮೪). [ಕಡು (ಆ ಕಡಿದು) + ಬಿಜಕಿಸು) 
ಕಡುಬು "ಕಡುಂಬು' ನೋ. 
ಕಡುಬುವಾಡ (ನಾ). ಒಂದು ಊರಿನ ಹೆಸರು: ಕಡುಬುವಾಡದ 
ಕಂಠದಿಂ ಪ| ತೆಂ! ವೋಣಿಯಿಂ ಬ। ಪ! ಕಡುಬುವಾಡನ ಗಡಿಯಿಂ 
ಮೂ| ಬ। ಬರಬಯಲ ಗಡಿಯಿಂ ತೆಂ। ಯಾ ನಾಕು ಗಡಿಯೊಳಗೆ 
(ಸೌಇಇ. 120-11, ೪೬೫-೨೦; 1472). [ಕಡುಬು? + ವಾಡ) 
ಕಡುಬೆ (ನಾ). (?); ಈ ಸೊಪ್ಪುಗಳನ್ನು ತಂದು ಕಡುಬೆಯ ಹಾಗೆ 
ಹುರಿದು ನನೆದ ಪಾವುಡೆಯಲ್ಲಿ ಹಾಕಿ (ಅಶ್ವಟೀ. ೬೨-೬). [9] 
ಕಡುಬೆಟ್ಟಿತ್ತು "ಕಡುವೆಟ್ಟಿತ್ತು' ನೋ. 
ಕಡುಬೇಗ (ನಾ). ಅತಿಶಯವಾದ ವೇಗ, ರಭಸ: *ತ್ರಸೀ- 
ಉದ್ವೇಗೇ, ಕಡುಬೇಗದೊಳ್‌? (ಕಾಶಕೃ. ೧೮೨). 
[ಕಡು (ಆ ಕಡಿದು) + ಬೇಗ] 
ಕಡುಬೇಗಿಸು (ಕ್ರಿ). ಹೆಚ್ಚಾಗಿ ತ್ವರೆಮಾಡು; ಆತುರಪಡಿಸು : 
ಆತ್ರಸ್ಯತಿ ಎ ಕಡುಬೇಗಿಸಿದಪಂ” (ಕಾಶಕೃ. ೧೮೨). 
[ಕಡುಬೇಗ + -ಇಸ್ಕು]. 
ಕಡುಬೇನೆ "ಕಡುವೇನೆ? ನೋ. 


ಕಡುಭರ ೧೪೨೬ 


ಕಡುಭರ (ನಾ). ಅಧಿಕವಾದ ರಭಸ, --ಪೇಗ: ಗರುಡಿಯೊಡೆಯನ | 
ಪಾಳಯಕೆ ಕಡುಭರದಲೈತರೆ ಕೌರವೇಂದ್ರನ ಬರವಿದೇನೆಂದಿದಿರು | 
ಬಂದನು ದ್ರೋಣನಿದಿರಾಗಿ (ಕುವ್ಯಾದ್ರೋ. ೮-೫೬) ; ವಿರಹಿವಿತಾನಮ | 
ನೆಚ್ಚು ಕೆಡಹಿ ಕಡುಭರೆದಿಂ ಬಾಜಿಪ ಶಂಖಮೆನಲ್‌' ನುಣ್ಗೊರಲತಿರಂಜಿ | 
ಸಿತು (ಜಯಕಾ. ೩-೩೯); ಆ ಸುಧನ್ವನ ಸರಿಸಕಡರಿತುರಿ ಕಡುಭರ | 5 
ದೊಳು (ಜೈಮಿಭಾ. ೧೩-೧೧). | 
(ಕಡು, (ಆ ಕಡಿದು) * ಭರ] 
ಕಡುಭಾಷೆ (ನಾ). ವೀರ ಶಪಥ; ದೃಢ ಪ್ರತಿಜ್ಞೆ: ಒಳ್ಳಿತಿದು| 
ಕಡುಭಾಷೆ ನಾಳಿನ ಗೆಲ್ಲವೇ ಗೆಲವು (ಕುವ್ಯಾದ್ರೋ. ೪-೧೦). | 
[ಕಡು (ಆ ಕಡಿದು) + ಭಾಷೆ] 
ಕಡುಬೀಕರ (ನಾ). ಬಹಳ ಹೆದರಿಸುವಂತಹುದು ; ಅತಿ ಭಯಾನಕ 
ವಾದದ್ದು. "ಕಡುಭೀಕರಂದೋಟು' ಪರಾ. i 
(ಕಡು (ಆ ಕಡಿದು) + ಭೀಕರ] | 
ಕಡುಭೀಕರಂದೋಯು (ಕ್ರಿ). ಅತಿ ಭಯಾನಕವಾಗಿ ತೋರು; ಅತಿ 
ಭಯಂಕರವಾಗಿ ಕಾಣು: ಇಡಿಕಿಜಿದ ತಿಳಿನೀರ ಗಿಡುಗಳಿಂ ಮಡು |18 
ಗಳಿಂ ಕಡುಭೀಕರಂದೋರ್ಪ ಹಳ್ಳದಿಂ ಕೊಳ್ಳದಿಂ (ರಾಘಚಾ. ೧೭-೫೬). 
[ಕಡುಭೀಕರೆ + ತೋಟ್ಮು (ಆ ತೋಲ್‌')] 
ಕಡುಮಂದೈಸು (ಕ್ರಿ). ಬಲು ದಪ್ಪವಾಗು ; ಚೆನ್ನಾಗಿ ಹೆಪ್ಪುಗಟ್ಟು: 
ತಾಂ ಕಾಣ್ಕೆ ಗರಿದೆನಲ್‌ ಬಗೆಗೇಂ ಕಡುಮಂಡೈಸಿ ನಿಂದುಡೋ ಘನ 
ತಿಮಿರೆಂ (ದಶಕು. ೨-೪೪), [ಕಡ್ಡು *- ಮಂದೈಸು] 
ಕಡುಮಗ (ನಾ). ಒಬ್ಬಾತನ ಹೆಸರು; ಒಂದು ಬಿರುದು (?): 
ಸ್ವಸ್ತಿಶ್ರೀ [1*] ಬಯ್ತುಮ್ಸಹಾರಾಜ ಆಳು ವೀರಸತ್ತಿಮಗನ್‌ 


20 


ಬಟ್‌, 
ರಣಬಜ್ನೆ ಶ್ರೀಕಡುಮಗನ್ಯ ಲಹಾನಿಟ್ಟುರನ್‌' (Man. IX-i, ೧೬-೨ ; 
ಸು. 9ನೆಯ ಶತ). (ಕಡು? + ಮಗ?) 


ಕಡುಮದ (ನಾ). ಅತಿಯಾದ ಸೊಕ್ಕು; ಅತೀವ ಮದ: ಕಡು |25 
ಮದದ ಕಾಡಾನೆ ಹೊಕ್ಕೊಡನೊಡನೆ ಕಲಕಿದ ಕೊಳನವೊಲು 
(ಕುವ್ಯಾಡ್ರೋ. ೧೩-೪). [ಕಡು (ಆ ಕಡಿದು) « ಮದ] | 

ಕೆಡುಮನ (ನಾ). ರಭಸದ ಮನಸ್ಸು; ಆವೇಶಪೂರ್ಣ ಮನಸ್ಸು: 
ಕಡುಮನದ ಕೈಚಳಕಿಗರು ಮುಂಗುಡಿಯಲೈತರೆ (ಕುವ್ಕಾದ್ರೋ. ೬-೭); 
ಕಡುಮನದ ಕಾಲಾಳು ಕಜಕಿದುದು ಖಡುಗಧಾರೆಯನು (ಕುವ್ಯಾದ್ರೋ. 
೬-೩೯) ; ಕಡುಮನದ ಕಪಿಬಲದ ಧಾಳಿಗೆ ನಡುಗಿ (ತೊರರಾ. ೪-೯-೨೨). 

[ಕಡು (ಆ ಕಡಿದು) * ಮನ] 

ಕಡುಮಾನಿ (ನಾ). ಬಹಳ ಅಭಿಮಾನವುಳ್ಳವನು, ಆತ್ಮಗೌರವ 
ವುಳ್ಳವನು : ಅನುಪಮ ಶಿವೈಕಸಮ್ಯಗ್ಲ್ಯಾನಿ ಕಡುಮಾನಿ (ಬಸರ. 
೫-೧೦) ; ಶಿವನಬ್ಲದಾರುವಂ ಲೆಕ್ಕಿಸದ ಕಡುಮಾನಿ (ಮೆ ಆಕೆರ. ದೇ. |55 
೬೯-೧೮), [ಕಡು (೮ ಕಡಿದು) * ಮಾಸಿ) 

ಕಡುಮಿಡುಕು (ಕ್ರಿ). ರಭಸದಿಂದ ತಳ್ಳು, --ದೂಡು: ಮೃಡನ | 

ಮಜಕೆಗೊಂಡಿಪ್ಪ ಸತಿಯಂ ಕಡುಮಿಡುಕುತಂ ಹೋಗಿ ಸೆಣಗಂ ಪಿಡಿದು 

(ಬಸಪು. ೫೨-೨೭). | 

[ಕಡು 4 ಮಿಡುಕ್ಕು (ಆ ಮಿಡುಂಕ್ಕು)] 


ಕಡುಮೊನೆ 


ಕಡುಮುನಿಸು (ನಾ). ಅತಿ ಸಿಟ್ಟು; ಅತ್ಯುಗ್ರವಾದ ಕೋಪ: ನೋಡ 

ನಯ್ಯ ನುಸುರದಿಹನು ತಾನೊಮ್ಮೆಯು ೦ ಕಡುಮುನಿಸದೆಂತಹುದೊ 
| [ಕಡು (೮. ಕಡಿದು) * ಮುನಿಸು) 
;ಕೆಡುಮುಪ್ಪು (ನಾ). ಬಹಳ ಮುದಿತನ; ಅತಿ ವೃದ್ಧಾಪ್ಯ: ಕಡು 
ಮುಪ್ಪಾಗಿರೆ ಕುಂಟಿನಾಗೆ ಕುರುಡಂ ತಾನಾಗೆ... ಒಲಿವರ೦್‌ ಪೊನ್ನಿ 
ತ್ತೊಡಂ ಸೂಳೆಯರ (ಸೋಮೇಶ. ೭೧); ಕಡುಮುಪ್ಪು ಜವ್ವನದ 
| 


(ಬಸಪು. ೪೭-೪೩). 


| ನಾನಾತೆಜದ ಸದಳಿಗರ್‌ (ಚಿಬಪು. ೪೭-೪೬). 
| [ಕಡು, (ಆ ಕಡಿದು) * ಮುಪ್ಪು) 
| ಕಡುಮುಹುಳಿ (ನಾ). ಶುದ್ಧೆಮೂಳಿ (?) : ಬಿಡಿಸಲಾಗದೆ ಕೈದು 
| ಕಾತಿಯರಡಬಳವನೀ ಹುಲಿಯ ಬಾಯಲಿ ಕೆಡವಿ ಕಳೆದಿರಲಾ ಸುಯೋ 
| ಧನ ಕರ್ಣ ಗುರುಸುತರು ಸುಡಲಿ ನಿಮ್ಮನು ಮೊಲೆಗಳಿಲ್ಲದ ಕಡುಮು 
| ಹುಳಿ[ಪಾಕಾಂ. ಮವುಳಿ] ನಿಮಗೇಕೆ ನಿಮ್ಮನು ನುಡಿಸುವವರಾವಲ್ಲೆ ನುತ 
| ಮದನೇಖಕದನು ಭೀಮ (ಕುವ್ಯಾಕ. ೧೯-೫೫). 
| [ಕಡು (೬ ಕಡಿದು) * ಮುಹುಳಿ?) 
ಕಡುಮುಳಿ (ಕ್ರಿ). - ಕಡುಮುನಿ: ಕಡುಮುಳಿದು ನಿನ್ನ ತೊಡೆಗಳನು 
ಡಿವೆಡೆಯೊಳ್‌ ಭೀಮಸೇನನಾ ಪದದೊಳ್‌ ವಿಡಿಯಲೈಂದಿರ್ದೆನಿದಂ 
(ಪಂಪಭಾ. ೫-೫೯); ಅದಣ ಚೇಷ್ಟೆಯುಮಂ ಪಿಂಗಳಕಂ ಕಂಡು ಕಡು 
ಮುಳಿದು (ಪಂಚತಂ. ೧೬೭-೮); ಕಡುಮುಳಿದು ಶತ್ರುಘ್ನನೊಂಬತ್ತು 
ಬಾಣದಿಂ ಬಿಡಡೆಚ್ಚೊಡೆ (ಜೈಮಿಭಾ. ೨೦-೩೦). [ಕಡು * ಮುಳಿ] 
ಕಡುಮುಳಿಸು (ನಾ). - ಕಡುಮುನಿಸು: ತದ್ರಾಜನಿಕೇತನದಲ್ಲಿ 
ಬರ್ದು ಪಡೆದುದು ಮನಕ್ಕೆ ಕಡುಮುಳಿಸಿನೆಸಕಮಂ ಮಾಗಧನಾ (ಆದಿಪು. 
೧೨-೯೨); ಪರಿಯಿಟ್ಟೀ ಬಪ್ಪನೀ ಬಪ್ಪನೆ ಕಡುಮುಳಿಸಿಂ ಗಂಗಪೆರ್ಮ್ಮಾಡಿ 
ರಾಯಂ ನಿರುತಂ ತಾನೆಂದು ಬೋಳಂ ಮದಮನುಡುಗಿದಂ (ಸೌ ಇಇ. 
1306-1೦, ೧೧೮-೧೮; 1057); ಒಡನೊ ಡನೆ ಶೋಕರಸಮುಂ ಕಡು 
ಮುಳಿಸುಂ ತಿಣ್ಣಮಾಗೆ (ಪ ರಾಮಾ. ೯-೩೨); ನುಡಿದಡೆ ಪಾಪವೆ 
ಹೆತ್ತವರೊಡನೆ ಕಡುಮುಳಿಸೇ[ಪಾಠಾಂ. ಮುನಿಸೇಕೆಲೆ] ಮಗನೇ 
ಎನ್ನೊಡನೆ (ಹಚಕಾ. ೧೨-೩೦ ರಗಳೆ). [ಕಡ್ಕು (ಆ ಕಡಿದು) * ಮುಳಿಸು] 
ಕಡುಮೂರ್ಬ (ನಾ). ೧. ಬಹಳ ದಡ್ಡ; ಮಹಾಬುದ್ಧಿಗೇಡಿ: 
ಕಡುಮೂರ್ಜಿನೊರ್ಮೆ ಶಾಂತಂ ಕಡುರಾಗಿ ವಿರಾಗಿ (ಸಮಪ. ಆ-೬೦) ; 
ಕಡುಮೂರ್ಮಿಂ ಹಿತ ಕೇಳ್ವನೇ (ಸೋಮೇಶ. ೪೯); ಕಡುಮೂರ್ಬಂ 
ಮಂತ್ರಿಯಾದ ರಾಜ್ಯಮದಫಲಂ (ಸೂಕ್ತಿ ಸು. ೧೬-೫೮). ೨. ಬಹಳ 
ದಡ್ಡತನ: ನಾವು ಕಡುಮೂರ್ವದಲಿ ಮೈ ಮಣಕಿದೆವು (ಕುವ್ಯಾ ಭೀ. 
೩-೬೮). [ಕಡೆ 4 ಕಡಿದು) + ಮೂರ್ಪ] 
ಕಡುಮೆ (ನಾ). ಉಗ್ರತೆ; ತೀಕ್ಷತೆ: ಮೆಕಾರಕ್ಕೆ - ಒಲೆ... 
ಕಡುಮೆ, ಮೈಮೆ, ಕೂರ್ಮೆ (ಶಮದ. ೨೧೧ ಪ್ರಯೋ). 

[ಕಡು (ಆ ಕಡಿದು) 4 -ಮೈ./ ತಮಿ. ಕಡುಮೈ; ಮಲ. ಕಡುಮ] 
| ಕಡುಮೆಚ್ಚು (ಕ್ರಿ). ಬಹಳವಾಗಿ ಮೆಚ್ಚು: ಕಟ್ಟಾಣಿ ನುಡಿಗೇಳಿ 
ಕಡುಮೆಚ್ಚಿ ಪರಿತೋಷಪಟ್ಟು (ಮೋಹ ತ. ೩೩-೫೩); ಕೆಡುಮೆಚ್ಚಿ 
ತಮ್ಮನಂ ಕುಶನಪ್ಪಿದಂ (ಜೈಮಿಭಾ. ೨೧-೪೦). 

[ಕಡ್ಯು * ಮೆಚ್ಚು] 


140 
ಕಡುಮಿಸುಗು (ಕ್ರಿ). ಚಿನ್ನಾಗಿ ಮಿಂಚು, --ತಳತಳಿಸು: ಕಡು! |ಕಡುಮೇಳೆ (ನಾ). ಒಳ್ಳೆಯ ಹೊಂದಾಣಿಕೆ ; ಚೆನ್ನಾದ ಜೊತೆ: 


ಮಿಸುಪ ಕಪ್ಪಂ ಪಡೆದವಾಜಡಿಗಳೀಕೆಯ ಮುಡಿಗೆ ಸುಳಿಸುಳಿದು (ಬಸಪು. 
೧೧-೪೧). [ಕಡು * ಮಿಸು ಗ್ಗ] 

ಕಡುಮುನಿ (ಕ್ರಿ). ಬಹಳ ಸಿಟ್ಟಿಗೇಳು, —ಕ್ರುದ್ಧನಾಗು: ವಿದ್ಕು 
ದ್ವಂಷ್ಭೃನುಮಂ ಸುದಂಸ್ಕನುಮಂ ಕಂಡು ಕಡುಮುನಿದು (ಶಾಂತಿಪು. | 4 
೪-೬೦ ವ). [ಕಡ್ಡು + ಮುನಿ) | 


ಕಡುಮೇಳವುಳ್ಳ ವರ್‌ ಕಾಲ್ವಿಡಿವಿಡಿಯೆನೆ ಕುವರನೋಪಳೆಸೆವುಂಗುಟಿಮಂ 
ಪಿಡಿದು (ಸೂಕ್ತಿಸು. ೬-೮೦). [ಕಡು (ಆ ಕಡಿದು) * ಮೇಳ) 
ಕಡುಮೊನೆ (ನಾ). ಹರಿತವಾದ ತುದಿ, ಕೊನೆ: ಕಡುಮೊನೆಯ 
ಕೂರಂಬುಗಳ ಮಿಗೆ ಗಡಣಿಸಿದನು (ಕುವ್ಯಾದ್ರೋ. ೬-೧೯). 
[ಕಡು (೮ ಕಡಿದು) * ಮೊನೈ) 


೦1-2-4 


ಕಡುಮೋನ 


ಕಡುನೋನ (ನಾ). ಮಿಗಿಲಾದ ಮೌನ; ಅತಿಶಯವಾದ ಮೌನ: 
ವಿಕಳವೆಡೆಗೊಳಲೇಳು ಕಡುಮೋನ[ವಾಕಾಂ. ಸಲೆಮೌನ, ತಿರಮೋನ]ಮಂ 
ತಳೆಯಲೆಂಟಕಿ ಮೂರ್ಚೆ ಮೂಡಲೊಂಬತ್ತು (ಹಚಕಾ. 
(ಕಡು, ೮ ಕಡಿದು) * ಮೋನ] 
ಕಡುನೋಹ (ನಾ). ಅತಿಶಯವಾದ ಪ್ರೀತಿ; ಅತಿ ಮೋಹ: ಕಡು 
ಲೇಸೆಂದೋಡಂ ಪಿಡಿದೊಡೆ ಕೈಮಸಿಯಪ್ಪ ಮಾರ್ಗದಿಂ ದುರ್ಜನರಂ 
ಕಡುಮೋಹದಿನೊಳಕೊಂಡಿರ್ದೊಡೆ ಕೆಡುಗುಂ ತನ್ನೊಳಾದ ಗುಣಮೆನಿತ 
ನಿತುಂ (ಧರ್ಮಾಮೃ. ೨-೯೭); ನಡೆ ವಿಜಯನಾಗೆಂದು ತನುವನು 
ತಡವಿದರು ಕಡುಮೋಹನೆಡೆಯಲಿ ಫಘುಡುಘುಡಿಸೆ (ಕುವ್ಯಾದ್ರೊ . 
೪-೫೩). (ಕಡು, (ಆ ಕಡಿದು) + ಮೋಹ] 
ಕಡುಮೋಹಿತ (ನಾ). ಮೋಹಕ್ಕೆ ಪೂರ್ಣವಶನಾದವನು ; ಅತಿ 
ಮರುಳಾದವನು : ಕಡುನೋಹಿತರಾರುಮುಚಿತಮಂ ನೆನೆದಪರೇ 
(ಪಂರಾಮಾ. ೬-೩೫). [ಕಡು (ಆ ಕಡಿದು) * ಮೋಹಿತ] 
ಕಡುರಯ್ಯ (ನಾ). ಬಹಳ ರಮ್ಯವಾದುದು; ಬಲು ಸೊಗ 
ಸಾದುದು: ಬಂಧುಗಳ್‌ ಮನಂಬಡೆ ಕಡುರಯ್ಯಮಾಯ್ತ ಮಿತತೇಜ 
ನೊಳಂದು ವಿವಾಹಮಂಗಳಂ೦ (ಆದಿಪು. ೪-೫೩); ಕಡುರಯ್ಕ 
ಮಪ್ಪ ನಿರ್ಮಳ ಜಿನಮಂದಿರಂಗಳ ವಿಳಾಸಮನಚ್ಚರಿವಟ್ಟು ನೋಡಿದಂ 
(ಧರ್ಮಾಮೃ. ೫-೪೫); ಮರ್ತಭುವನಂ ಕಡುರಯ್ಯ ವದರ್ಕೈ ಸಂರಾಜಿತ 
ವಪ್ಪ ಭಾರತಮಹೀತಳಂ (ಎಕ. ೪11, ಶಿಕಾರಿ. ೧೧೯-೫; 1181). 
[ಕಡು (ಆ ಕಡಿದು) * ರಯ್ಮ) 
ಕಡುರಹ (ನಾ). ಬಲು ದುಡುಕು; ಬಹಳ ಅವಸರ; ಅತಿ ಚಮ 
ತ್ಕಾರ(?): ವಿಗ್ರಹದೊಳಧಿಕರು ಜರಾಸಂಧಾದಿ ನಾಯಕರು ಮಹಿಯ 
ಮನ್ನೆಯರಧ್ವರವ ನಿರ್ವಹಿಸಲೀಯರು ಶಿವಶಿವಾ ಕಡುರಹವ(ಪಾಠಾಂ. 
ಗಡ ಶಿವಶಿವಾ ರಹವ] ಮಾಡಿದನರಸನೆಂದನು ನಗುತ ಕಲಿಪಾರ್ಥ 
(ಕುವ್ಯಾಸ. ೨-೨೮). [ಕಡು (ಆ ಕಡಿದು) * ರಹ] 
ಕಡುರಾಗ (ನಾ). ಬಹಳ ಪ್ರೀತಿ; ಅಧಿಕವಾದ ಸ್ನೇಹ: ಮಂಗಳಾರತಿ, 
ಕಡುರಾಗಂ, ಪೊಡವೀಶಂ ವಜ ೧೩೨ ಜಾ ಕುವರನೋಪಳೆಸೆ 
ವುಂಗುಟಿಮಂ ಪಿಡಿದು ನಸುನಗುತಮಾಕೆಯ ಕಡುರಾಗದೆ ಸಪ್ತಪದಿಗಳಂ 
ಮೆಟ್ಟಿಸಿದಂ (ಸೂಕ್ತಿಸು. ೬-೮೦) ; ಕಡುರಾಗಂ, ಮೊಗರಾಗಂ, (ಶಮದ. 
೧೭೪ ಪ್ರಯೋ). [ಕಡು (ಕಡಿದು) + ರಾಗ] 
ಕಡುರಾಗಿ (ನಾ). ವಿಶೇಷವಾದ ಆಸಕ್ತಿಯುಳ್ಳವನು; ಅತಿ ಮೋಹಿ: 
ಕಡುಮೂರ್ಪನೊರ್ಮೆ ಶಾಂತಂ ಕಡುರಾಗಿ ವಿರಾಗಿ ದುಶ್ಚರಿತ್ರಂ ಶುಚಿ 
(ಸಮಸ. ೮-೬೦). [ಕಡ್ಮು (೮ ಕಡಿದು) + ರಾಗ್ವಿ) 
ಕಡುರೂಪು (ನಾ). ಉತ್ತಮವಾದ ರೂಪ; ಅತಿ ಸುಂದರವಾದ 
ರೂಪ : ಕಡುರೂಪು ಕಣ್ಣೆ ಮೈಗಂಪು ಮೂಗಿಗೆ ಮೆಲ್ನುಡಿ ಕೊಡಕೆಗೆ 
ಹೆಂಗಳೆಆಕಿವ ಕುಡಿಸೀರಿಸಿಂಪು ಜಿಹ್ಹೆಗೆ ಶೈತ್ಯ ತನುವಿಂಗಿಡಿದುದು ಬಳಲಿ 
ಬಂದರಿಗೆ (ಮೋಹತ. ೨-೩೧). ([ಕಡ್ಕು (ಎ ಕಡಿದು) * ರೂಪು) 
ಹಿಕಡುರ್ಪು "ಕಡುಪು' ನೋ. 
ಕಡುಲಲ್ಲೆ (ನಾ). ಅತಿಶಯವಾದ ಪ್ರೀತಿ, ಅಕ್ಕರೆ: ನಡುವೆ 
ಜವನಿಕೆ ವಿಡಿದು ಫೊಜಗೆ ಕೈಮುಗಿದಿರ್ದು ಕಡುಲಲ್ಲೆಯಿಂ ಭೀತಿಯಿಂ 
ಭಕ್ತಿಯಿಂದಿರ್ದು (ಬಸರ. ೩-೬೮). 
(ಕಡು, (ಆ ಕಡಿದು) + ಲಲ್ಲಿ] 
ಕಡುಲಾಗು (ನಾ). ಅತಿ ರಭಸ; ಬಹಳ ಚುರುಕು: ತನಿಗಿಡಿಯ 
ದಳ್ಳುರಿಯ ನಾಲಿಗೆಕೊನೆಗಳಲ್ಲಾಡಿದವು ಕಡುಲಾಗಿನಲಿ ಲಂಬಿಸಿ 
ಚುಂಬಿಸಿದುದುರಿ ಲಲಿತನಂದನವ (ಕುವ್ಯಾಆ. ೨೦-೨೬). 
[ಕಡು (ಆ ಕಡಿದು) *- ಲಾಗ್ಯು) 


೪-೪೩). 


೧೪೨೭ 


26 


93 


45 


ಕಡುವಟ್‌ 


ಕಡುಲಿ(ನಾ). ಮಳೆಯಾಗುವ ಮೊದಲು ಒಣನೆಲದಲ್ಲಿ ಬಿತ್ತುನುದು: 
ಈ ವರ್ಷ ಕಡುಲಿಗೆ ಬಿತ್ತಿದಗದ್ದೆ ಯಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ ರೂಪ). [7] 
ಕಡುಲುಳಿ (ನಾ). ಅತಿಯಾದ ಚಳಕ, ಚುರುಕು: ಆಲಸಿದರು 
ಬಿನ್ನಣಕೆ ಬಿಗುಹಿನ ಕಳಿವುಗಳ ಬೇಸಜಕಿಕೆಯಲಿ ಕಡುಲುಳಿ ಮಸಗಿ 
ಡಾವರಿಸಿ ಮನವನುಪಾಯ ಡಾವರಕೆ ತೊಲಗಿ ನಿಂದರು (೫೧ `ಸ 
೨-೧೦೩). [ಕಡು (ಆ ಕಡಿದು) * ಲುಳಿ] 
ಕಡುಲುಳಿವೆಲು (ಕ್ರಿ). ಅತಿಯಾದ ಚಳಕವ ನ್ನು ಹೊ: 
ಕಡಲುಳಿವೆತ್ತು ಲಾಗಿಸುವ ಮೆಯ್‌ ಕುಡಿಮಿಂಚಿನವೊಲ್‌ ೩ಳಂಚೆ 
(ಚಿಕವಿ. ೧೪-೧೩೬). [ಕಡುಲುಳಿ + ಪೆಲು,] 
ಕಡುಲೇಸು (ನಾ). ಬಲುಒಳ್ಳೆಯದು; ಉತ್ತಮವಾದುದು: ಕಡುಲೇ 
ಸೆಂದೋಡಂ ಪಿಡಿಮೊಡೆ ಕೈ ಮಸಿಯಪ್ಪ ಮಾರ್ಗದಿಂ (ಧರ್ಮಾಮೃ.೨-೯೭). 
ಕಡುಲೇಸುಮನದವ -ಬಹೆಳೆ ಒಳ್ಳೆಯ ಮನಸ್ಸುಳ್ಳವನು: "ಕಡು 
ಲೇಸುಮನದವಂ ಚಿದ್ರೂಸನೆನಿಸಿಕ್ಕು” (ಮಂಗರಾ. ೭೧-೨೦). 
[ಕಡ್ಕು (ಐ ಕಡಿದು) 4 ಲೇಸು] 
ಕಡುಲೋಭ (ನಾ). ೧. ಅತಿಯಾದ ಆಸೆ. ೨. ಅತಿ ಲೋಭಿ, 
-ಜಿಪುಣ: ಕಡುಲೋಭಂಗತಿದ್ರವ್ಯಮಂ ಸುಕೃತಿಗಲ್ಬಾಯುಷ್ಯಮಂ 
ನೀಡುವಂ ಸುಡು ಪಾಪಿಷಸ್ಮನ ಬೊಮ್ಮನಂ (ಸೋಮೇಶ. ೩೩). 
[ ಕಡ್ಕು (ಆ ಕಡಿದು) * ಲೋಭ] 
ಕಡುಲೋಭಿ (ನಾ). -ಕಡುಲೋಭ ೨ : ಅವಿದಗೃರ್‌ ಕಡುಲೋಭಿ 
ಗಳ್‌ ಕೆಲಬರೀಯಲ್‌' ಮೆಚ್ಚಿ ಸಲ್ಯಾಜರ್‌ (ಅನಂಪು. 
ಕಮ್ಮುಂಡರೆ ಕಡುಲೋಭಿಯೆಂಬೊರು ಉಣದಿದ್ದಕೆ ಕೋಗ್ಯಂಬುವ 
ರಯ್ಮ (ಪುರಂದ. ೪-೬೦-೧). [ಕಡುಲೋಭ + -ಣ್ಯ) 
ಕಡುವಂದೆ (ನಾ). ಅತಿ ಹೇಡಿ; ಬಲು ಪುಕ್ಳು: ಕಲಿಯನೆ ಪಂದೆ 
ಮಾಟ್ಪ ಕಡುವಂದೆಯನೊಳ್ಗಲಿ ಮಾಲ . ಅವಿವೇಕತೆಯಿಂ ನೃಪ 
ತ್ರವೃತ್ತಿ ಸಂಚಲಂ (ಪಂಪಭಾ. ೧೨-೯೨); ಕವಲಂಬು ತನ್ನ ಸಾರರ್ದ 
ವನಂ ಕೊಳೆ ನೆತ್ತರುಣ್ಮೆ ತಾಂ ನೊಂದನೆಗೆತ್ತವಧರಿಸದೆ ಬೇಗಂ ಮೂರ್ಛೆ 
ವೋಗಿ ಕಡುವಂದೆ ಪಡೆಗೆ ಪಡೆದೆಂ ನಗೆಯಂ (ಗದಾಯು. ೪-೨೬) ; ದೇವ 
ನೀಂ ಕಾಯ ಕಾಯೆನುತಿರ್ದಾ ಕಡುವಂದೆಯಿಂ ಭಯರಸಂ ಪ್ರತ್ಯಕ್ಷ 
ಮಾಯ್ತಾಜಿಯೊಳ* (ಕುಸುಮಾ. ೧೧-೧೭). 
[ಕಡು? (ಆ. ಕಡಿದು) + ಪಂದೆ) 
ಕಡುವಗೆ (ನಾ).೧. ಕಠೋರವಾದ ವೈರ; ಬದ್ಧವೈರ. ೨. ಕಟು 
ಶತ್ರು; ಬದ್ಧವೈರಿ: ಕಡುವಗೆಯದಾರವರ ಬಲದಲಿನುಡಿ ನಿದಾನವನವನ 
ಜೀವಕೆ ಹಿಡಿ ಮಹೀಪತಿ ಸಂಚಕಾರವನು (ಕುವ್ಯಾದ್ರೋ. ೮-೨೬). 
[ಕಡು («ಎ ಕಡಿದು) * ಪಗ್ಗೆ] 
ಕಡುವಣ (ನಾ). ಒಂದು ಬಗೆಯ ತೆರಿಗೆ (7) : ಭೂಮಿಗೆ ಸಲುವ ಗದ್ದೆ 
ಬೆದ್ದಲು ತ್ತೋಟತ್ತುಡಿಕೆ ಕಾಡಾರಂಭ ನೀರಾರಂಭ ಕಡುವಣ ಕಾಶಾ 
ವರ್ಗ್ಗಸುಂಕ (ಎಕ. ೪1, ತರೀಕೆ. ೨೨-೪೭ ; 1681). [ಕಡು? 1 ಪಣ,] 
ಕಡುವಳೆ "ಕಡುವಟ್‌' ನೋ. 
ಕಡುವಳೆಗೇಚಿ (ಕ್ರಿ). ಬಲವಾದ ಮಳೆ ಸುರಿಸು: ಕೊಲುತಿರ್ದನನಿಬರಂ 
ಕೋಲ ಕಡುವಳೆಗಜಕಿದು (ಜೈಮಿಭಾ. ೨೦-೧೧). 
[ಕಡುವಳೆ (ಆ ಕಡುವಟ್‌) * ಕಲಕಿ] 
ಕಡುವಬಕೆ, ಕಡುವಳೆ (ನಾ). ಬಿರುಮಳೆ; ಜೋರುಮಳೆ; ಬವಾಗಿ 
ಸುರಿಯುವ ಮಳೆ: ಕಡುವಟ್‌ಯಂ ಕಜಕೆಗೆ ಕದಡುದೋಪು: ಬ ಕಡ 
ಲೊಳ್‌ (ಚಿಕವಿ. ೧೧೩೯). ಕಡುವಳೆ : ಕಡಿತಲೆಯ ಮಿಎಟುಗಳ 
ಹೊಯ್ಲಿನ ಸಿಡಿಲುಗಳ ರಕ್ತಪ್ರವಾಹದ ಕಡುವಳೆಯ ನೃತ್ಯತ್ಯ ಬಂಧದ 
ಸೋಗೆ ಸವಿಲುಗಳ (ಕುನ್ಯಾಳೀ. ೪-೩೬). [ಕಡು (< ಕಡಿದು) ನ ಮಲ್‌] 


೮-೫೫) ; 


ಕಡುವಾಯಿ ೧೪೨೮ 


ಕೆಡುವಾಯಿ (ನಾ). (?): ಬಳ ಕಡುವಾಯಿ ಗಾಣ ಮಾನೆಂಣೆ ಯೀ 
ಮರಿಯಾಡೆ ಯಲು ನಡದು ಬಹುದು (ಸಾಇಇ. 22-11, ೪೧೭-೧೨; 
1377). (2) 
ಕಡುವಾಳ್‌ (ನಾ). ಹರಿತವಾದ ಖಡ್ಗ; ತೀಕ್ಷ್ಣವಾದ ಕತ್ತಿ: 
ನಿಡುದೋಳಿಂ ಕಡುವಾಳಂ ಕೂರಸಿಯಿಂ ಕಡಂಗಿ ದಣಿಯಂ ಸಮಂತು 
ಬಸದಾಗಿಸುವಂ (ಕಾವ್ಯಾವ. ೨೩೧); ಕೆಡುಗುದುರೆ, ಕಡುವಾಳ್‌ ; ನಿಡು 
ಡೋಳ್‌ (ಭಾಷಾಭೂ. ೧೪೩ ಉದಾ). 
[ಕಡು] ( ಕಡಿದು) * ಬಾಳ್‌] 
ಕಡುವಿಡಿ (ಕ್ರಿ). ಗಟ್ಟಿಯಾಗಿ ಹಿಡಿ; ಪಟ್ಟುಹಿಡಿ: ಪತಿಯ ಪಾದಾಬ್ಜ 
ಭಕ್ತಿಯೆ ತಮಗಿಹಪರ ಗತಿಯೆಂದು ಕಡುವಿಡಿದಿರ್ಪ ಸಶಿಯರು (ಹದಿಬ. 
೨-೧೬). [ಕಡ್ಕು 4 ಪಿಡಿ,] 
ಕಡುನಿಣ್ಣಿತ್ತು (ನಾ). ಬಹಳ ಭಾರವಾದದ್ದು: ತುಡುಗೆಗಳೊಳ್‌ 
ಸರಿಗೆಯುಮಂ ಕಡುವಿಣ್ಣಿತ್ತೆನಿಸಿ ನಡೆದುಮೋರಡಿಯನಣಂ ನಡೆಯಲು 
ಮಾಡದೆ ಕೆಮ್ಮನೆ ಬಿಡದಾರಯ್ವನಿತುಮಾಗೆ ಬಳೆದುದು ಗರ್ಭಂ ( ಪಂಪಭಾ. 
೧-೧೪೪). [ಕಡು (ಆ ಕಡಿದು) + ಬಿಣ್ಣಿತ್ತು) 
ಕಡುವಿಣ್ಟು, ಕಡುಬಿಣ್ಣು (ನಾ). ಅಧಿಕವಾದ ಭಾರ: ಮುಡಿಯ ಕುಚ 
ಯುಗದ ಜಘನದ ಕಡುವಿಣ್ಛಿಂ ಮಣಲೊಳಲ್ಲು' ಬರೆ ಮೆಲ್ಲಡಿಗಳ್‌ 
(ಪಂಪಭಾ. ೭-೮೫). ಕಡುಬಿಣ್ಣು: ಕಡುಬಿಣ್ಛಿನ ಜಘನದ ಕಾಮಿನಿ 
(ಜೀವಂಸಾಂ. ೧೦-೨೫). [ಕಡು (ಆ ಕಡಿದು) + ಜಿಣ್ತು] 
ಕಡುವಿತ್ತೆಗೆ (ನಾ). ಬಹಳ ಜಾಣ; ಬಹು ನಿಪುಣ: ಕೆಂಗಜೌಯ 
ಮೊನೆಯಂಬುಗಳ್‌ ಕಣ್ಣೆಆಕಯಿಸಿದುವು ಪೊಣರ್ವ ಬಿಲ್ಲ'ಕಡುವಿತ್ತೆಗರಂ 
(ಪಂಪಭಾ. ೧೦೨೭೩). [ಕಡ್ಮು (ಆ ಕಡಿದು) + ಬಿತ್ತೆಗ] 
ಕಡುನಿನ್ನಣ, ಕಡುಬಿನ್ನಣ (ನಾ). ಮಿಗಿಲಾದ ಚಾತುರ್ಯ; ಅಧಿಕ 
ವಾದ ಜಾಣ್ಮೆ: ಕಡುಪುಂ ಕಡುವಿನ್ನಣಮುಂ ತಮಗಳವತಡೆ ತಾಗಿದರಿಳೆ 
ಯುಮಾಗಸಂ ತಾಗುವ ವೋಲ್‌ (ಪಂರಾಮಾ.೧೦-೨೨). ಕೆಡುಬಿನ್ನುಣ: 
ರಸಚಿತ್ರದ ಧೂಳೀಚಿತ್ರದ ಕಡುಬಿನ್ನಣದೆರೆಡುತೇಆಂ (ಜಯಕಾ. ೩-೬). 
"ಕಡುಬಿನ್ನಣಂಬಡೆ' ಪರಾ. 
[ಕಡು (೬ ಕಡಿದು) 4 ಬಿನ್ನಣ] 
ಕಡುವಿನ್ನನೆ (ಅ). ಬಹಳ ಮೌನವಾಗಿ, --ಖಿನ್ನವಾಗಿ. 
ಕಡುವಿನ್ನನಾಗು- ಬಹಳ ಮೌನವಾಗು ; ಅತಿ ಖಿನ್ನವಾಗು; ಅತಿ 
ಮ್ಲಾನವಾಗು: ಸರಸೀಜ ಬಾಂಧವನ ಏಿಂಬಿಡಿನೊಳ್‌ ಕಡುವಿನ್ನ 
ನಾದುವಿಂತೀ ಸರಸೀರುಹಂಗಳ್‌ (ಪಂಪಭಾ. ೪-೪೭) ; ಈ ನುಡಿಯನೀ 
ಪದದೊಳ್‌ ಪೆಜಗಿಕ್ಳೆ ನಾರದಂ ಮನದೊಳೆ ಪೇಸುಗುಂ ಸುರಪನುಂ 
ನಗುಗುಂ ಕಡುವಿನ್ನನಕ್ಕುಮಯ್ಯನ ಮುಖಂ (ಪಂಪಭಾ. ೬-೨೫). 
[ಕಡು (ಆ ಕಡಿದು) + ಬಿನ್ನನೆ] 
ಕಡುವಿರಿದು (ನಾ). ಬಲು ಹಿರಿದು; ಅತಿಶಯವಾದುದು: 
ಇರುಳೆನ್ನದೆ ಕಟ್ಟಲೆ ಕಡುವಿರಿದೆನ್ನದೆ ದುರ್ಗಮೆನ್ನದೋಪನೊಳೆತ್ತಂ 
ನೆರೆಯಲ್‌' ಪರಿದೆಯ್ಯುವ ಸುಂದರಿಯಭಿಸಾರಿಕೆಯೆನಿಪ್ಪ ಪೆಸರಂ ಪಡೆಗುಂ 
(ಶೈಂಗಾರ. ೩-೫೯); ಆ ಭರತಕ್ಷೇತ್ರನಿಜಯಾ ಚಲದಿರ್ಕೆಲಡೊಳು ಮಾನ 
ಧ್ವಜನಾಡುಂಬೊಲನೆನಲೆಸೆದುದು ಸರಸಿಜನಣುಗನ ಕೈಮಾಟಕೆ ಕಡು 
ವಿರಿದುಂ ಬಿನ್ನಣವಡೆದು (ಜಯಕಾ. ೧-೩೪). 
[ಕಡು (ಆ ಕಡಿದು) + ಏರಿದು] 
ಕಡುವಿಲಾಸ (ನಾ). ಅತಿಶಯವಾದ ಸೊಬಗು; ಅತಿ ಬೆಡಗು: 
ನೀನೋಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು ಕುರುಪತಿ ನುಡಿಸೆ 
ಜೀಯ ಹಸಾದವೆಂಬುದು ಕಸ್ಟ ನಿನಗೆಂದ (ಕುವ್ಯಾಉ. ೧೦-೯). 
[ಕಡ್ಳು (« ಕಡಿದು) * ವಿಲಾಸ] 


40 


ಕಡುವೆಟ್ಟಿತು 


ಕಡುವಿಲ್ಲ (ನಾ). ಗಟ್ಟಿಗನಾದ ಬಿಲ್ಲಾರ; ಧನುರ್ವಿದ್ಯಾ ನಿಪುಣ: 
ಶರಸಂಥಾನಂ ನಿಟ್ಟಸಲರಿದೆಂಬಿನಮೆರಡು ಬಲದ ಕಡುವಿಲ್ಲರ್‌ ಭೋರ್ಗ 
ಕೆದಿಸೆ (ಸಂಪಭಾ. ೧೦-೭೨) ; ಕಡುವಿಲ್ಲರ್‌ ಕಡುಕೆಯ್ದಿಸೆ (ಪಂರಾಮಾ. 
೧೩-೪೬); ಅತನೊಳೆ ಕಡುವಿಲ್ಲನಾಗಬೇಕೆನಿಸುತಿದೆ (ಹೆಬ್ಬೆರ. ೩-೧೦). 
[ಕಡು] (೮ ಕಡಿದು) * ಬಿಲ್ಕ್‌ + -ಲ್ಯ) 
ಕಡುನಿಷ (ನಾ). ೧. ತೀವ್ರವಾದ ವಿಷ; ಉಗ್ರವಿಷ. ೨. ತೀಕ್ಷ್ಣ 
ವಿಷವುಳ್ಳದ್ದು; ಸರ್ಪ: ಪೊಡವಿಯೊಡೆಯನ ಕೈಯ ಹದಡಂ ಕಡು 
ವಿಷಂ ಮಿಗೆ ಕಚ್ಚಿ ಮೊಜಕೆವುತ (ಬಸಪು. ೪೬-೨೨). 
[ಕಡು (ಆ ಕಡಿದು) + ವಿಷ] 
ಕಡುವಿಸಿಲ್‌, ಕಡುಬಿಸಿಲ್‌, ಕಡುಬಿಸಿಲು (ನಾ). ಉಗ್ರವಾದ 
ಬಿಸಿಲು; ಉರಿಬಿಸಿಲು : ಕಡುವಿಸಿಲಿಂ ತಟ್ಟಾಅಕದ ಚರ್ಮದಿಂ ಪೃಷ್ಠ 
ದ್ವಾರಂ ಮುಚ್ಚಲ್‌' (ಸಂಚತಂ. ೧೯೯) ;, ಕುಸಿದುವು ಕಿರಣಂಗಳ್‌ ಕಡು 
ವಿಸಿಲ ಪೊಡರ್ಪುಡುಗೆ ವಂದನುಕ್ರಮದಿಂ ತಣ್ಬಿಸಿಲಾಯ್ತು (ಸಂರಾಮಾ. 
೧೧-೧೭೭) ; ಕೂರ್ಪೇಜರಿದೆ ಕಡುವಿಸಿಲ ಪೊಡರ್ಪಿಂಗಿಅಳಿದೆಂತೆ ತೀರ 
ತರುಗಳ್‌. . -ನೀರ್ವೊಕ್ಕಿರ್ಪುವು (ಸೂಕ್ತಿಸು. ೧೦-೯೮) ; ಉರಿಗಿದು ಸರಿ 
ಕಡುವಿಸಿಲೆನಿಸಿರೆ ನಿದಾಘಮೇಂ ಪಸರಿಸಿತೊ 6 (ರಾಜಶೇ. ೫-೩೪). 
ಕಡುಬಿಸಿಲ್‌ : (8). ಕಡುಬಿಸಿಲು: *ಕಡುಬಿಸಿಲು [ಪಾಠಾಂ. 
ವಿಸಿಲು] ಘರ್ಮಂ ನಿದಾಘಮೆನಿಕ್ಕುಗಿ (ಮಂಗರಾ. ೧೦-೨). 
[ಕಡು (ಆ ಕಡಿದು) + ಬಿಸಿಲ್‌] 
ಕಡುವಿಳಿದು (ನಾ). ಅಚ್ಚ ಬಿಳಿಯದು; ಪೂರ ಬಿಳಿಯದು: 
ಕಡುಗರಿದಯಶಂ ಖೆಸರಿಡೆ ಕಡುವಿಳಿದಾಯಿತ್ತು ಕೀರ್ತಿ (ಲೀಲಾವ. 
೧-೯); ಕಡುವಿಳಿದಾದ ತಂಬುಲದ ಚೆಲ್ವೆಲೆಯಂ ಮಡಿಸೊಳ್ಬೆರಳ್ಗಳಿಂ 
ಪಿಡಿದು (ಬಾಧಪು. ೬-೮೩). [ಕಡು (ಆ ಕಡಿದು) * ಬಿಳಿದು) 
ಕಡುವೀಯುಿ (ಕ್ರಿ). ಜೋರಾಗಿ ಬೀಳು, ಆವರಿಸು: ದಿಶೋತ್ಯರ 
ಮನಿತುಂ ಕರಂಗಿ ಕಡುವೀಟುತಿರಲ್‌ ಬರುತಿರ್ದನಾ ನೃಪಂ (ಕುಸುಮಾ. 
೩-೩೧). [ಕಡು + ಬೀಟ (೮. ಬೀರ್‌) 
ಕಡುವು, "ಕಡಹ್ಕು' ನೋ. 
ಕೆಡುವುು ಕಡುಂಬು' ನೋ. 
ಕಡುವ (ನಾ). ಕಾಲುವೆಕ್ಕೆ ಹಳ್ಳ: ಆ ಕೇಕಯವೊಡವನೂ ನೀವು 
ಕಟ್ಟಸಿ ತೂಬನನೂ ನಿಲಿಸಿ ಕೋಡಿಯ ಕಡುವನೂ ತೆಗಸಿ (ಎಕ. x1೪, 
ಶ್ರೀರಂಗ. ೨೬೪-೫; 1518). [2] 
ಕಡುವು, (ನಾ). ಇಕ್ಕಟ್ಟು; ಸಮಸ್ಯೆ: ಎಡರಿನೊಳು ಧೈರ್ಯ ಮುಟ್ಟದ 
ಕಡುವಿನೊಳರಿತಜಕಿತಮಧಿಕಪದದೊಳು ಕೃಪೆ ಬಂದೆಡೆಗೊಂಡು ಬಾಳ್ವನಂ 
ವಿಧಿ ಪಡೆದುದೆ ಸಫಲಂ (ನೀಕಿಸಾ. ೩೭೭). (2) 
ಕಡುವು, (ನಾ). (?): ಪಡೆದು ಮತ್ತೊಂದೆಸಿಯ ದಿನಕರ ಕಡುವ 
ಕೊಡಹುತಲಟ್ವಿ ದಾರಿಯ ತೊಡಗಿ ಬಂದನು ಕಡುಗಿ ಲಕ್ಷ್ಮಣಗೆದುರು 
ಶಂಭುಕನೂ (ಜಿರಾಮಾ. ೩೦-೧೭). [2] 
ಕಡುವೃದ್ಧ (ನಾ). ಬಹಳ ವಯಸ್ಸಾದವನು, --ಮುಪ್ಪಾದವನು : 
ಮರುಳಲಾ ಮಜುಮಾತು ಕಡುವೃದ್ಧರಿಗದೇಕೆಂಬಂತೆ ಚಿತ್ತದ ಹುರುಳ 
ಬಲ್ಲೆನು ಪಥವ ಬಿಡಿ ಕೆಲಸಾರಿ ಸಾಕು (ಕುವ್ಯಾದ್ರೋ. ೧೨-೧೫). 
[ಕಡು (ಆ ಕಡಿದು) + ವೃದ್ಧ) 
ಕಡುನೆಂಕೆ (ನಾ). ಪ್ರಖರವಾದ ಬೆಂಕಿ; ಅಧಿಕವಾದ ಉರಿ: 
ಮೇಗೊಣೆವ ನಿಡುಸುಯ್ಕ ಕಡುವೆಂಕೆಗಳಿಂ ಕಳಿಪುವುವು ಕಪಿಗಳದಆಕೊಳ್‌ 
ಹಿಮಮಂ (ಚಂದ್ರ ಪು. ೫-೫೨). 
[ಕಡು (೬ ಕಡಿದು)  ಬೆಂಕೆ) 
ಕಡುವೆಟ್ಟಿತು "ಕಡುವೆಟ್ಟಿತ್ತು' ನೋ. 


ಕೆಡುನೆಟ್ಟಿತ್ತು 


೧೪೨೯ 


ಕೆಡುವೊಸತು 


ಕಡುವೆಟ್ಟತ್ತು, ಕಡುಬೆಟ್ಟಿತ್ತು, ಕಡುವೆಟ್ಟಿತು (ನಾ). ಬಹಳ ಬಿರು| | ಕಡುವೇಗ (ನಾ). ೧. ಅಧಿಕವಾದ ವೇಗ; ಅತಿ ರಭಸ: ಕಡುವೇಗದಿ 


ಸಾದುದು; ಅತಿ ಕರ್ಕಶವಾದುದು, -ಕಠಿನವಾದುದು: ಅಡಿ! 


ದಳಿರ್ಗೆ ಧರಾವಲಯಂ ಕಡುವೆಟ್ಟತ್ತಾಗೆ ನಡೆಯಲಜಕಿಯದೆ ಮನುಜರ್‌ 
ಸೆಡೆಯೆ ಹಯಾದಿಗಳಿಂದಂ ನಡೆಯಿಸಿದಂ (ಸಂರಾಮಾ. ೧-೭೬). 
ಕಡುಬೆಟ್ಟಿತ್ತು: ನಡುನೀಳವಾಗಿ ಬೆನ್ನಂ ಕಡುಬೆಟ್ಟತ್ತಾಗಿ ಸಘನಮಂ 
ಹೊಕ್ಕುಳುಮಂ ನಡುವಿಂಗೆ ಸರಿಸಮಾಗಿಯೆ ಕೊಡುವುದು ತಲೆಕಟ್ಟ ನರ್ಧ | 
ಚಂದ್ರಾಕೃತಿಯಂ (ಕವಚ. 11, ೩೨೧ ಮಟದ ಕಂಜ). ಕೆಡುವೆಟ್ಟಿತು: 
ಮೆಲ್ಲಿದುವಪ್ಪ ಕಾಲತಳಮುಂ ಕಡುವೆಟ್ಟದುವಪ್ಪ ಹಸ್ತಮುಂ 
(ಶಮ ದ. ೯೫ ಪ್ರಯೋ). | 
[ಕಡು (ಆ ಕಡಿದು) * ಬೆಟ್ಟಿತ್ತು] 
ಕಡುನೆರ್ಚು, ಕಡುಪೆರ್ಚು (ನಾ). ೧. ಅಧಿಕವಾದ ಉನ್ನತಿ; ಅತಿ; 
ಶಯವಾದ ಅಭಿವೃದ್ಧಿ : ಬಗೆಯದೆ ಮೆಯ್ಗೊಕಮಂ ಬಗೆ ಪಗೆವರ | 
ಕಡುವೆರ್ಚನೆನ್ನ ಪೂಣೈ ಯನೆರ್ಜಿಯೊಳ್‌ ಬಗೆ (ಪಂ ಸಭಾ, ೭-೬೭). 
ಕಡುಪೆರ್ಚು: ೨. ಅಧಿಕವಾದ ಹೆಮ್ಮೆ, ಅಹಂಕಾರ: ಕಡು 
ಪೆರ್ಚಿನಿಂದಿಂದ್ರನಿಂತೆಂದಂ (ಧರ್ಮಾಮೃ. ೨-೨೧೯). 
[ಕಡ್ಮು ( ಕಡಿದು) + ಪೆರ್ಚು,) 
ಕಡುವೆಸ (ನಾ). ಬಹಳ ಕೆಲಸ; ಹೆಚ್ಚು ಕೆಲಸ: ಉತ್ಸುಕತನದಿಂ | 
ಪೆಟ್ಟುವೆರ್ಚಿ ಕಡುವೆಸನಂ ಮಾಲ್ಪ ಸೊಸೆ ಮಾವನ ಮಂಡೆಯಂ | 
ಬೋಟಾಸಿದಳೆಂಬಂತೆ ರಾಗದಿಂದಮಾ ರತ್ನಮನೀಗಳ್‌ ನೆಗಪಿಡೆನಪ್ಪೊಡೆ 
ಫೋಗಲ್ಪಾರದು. ..ಮೆಲ್ಲನೆನಿಂದು ಕಾರ್ಯಮಂ ನೆಗಟಕ್ಕೆಂ(ಧರ್ಮಾಮೃ. 
೬-೫೪). [ಕಡು (ಆ ಕಡಿದು) + ಬೆಸ್ಕ) | 
ಕಡುವೆಸನ (ನಾ). ಅತಿವ್ಯಸನ, ದುಶ್ಚಟ. "ಕಡುವೆಸನಿಗ' 
ಪರಾ. [ಕಡ್ಕು (ಆ ಕಡಿದು) * ಬೆಸನ್ಮ] 
ಕಡುವೆಸನಿಗ (ನಾ). ಅತಿ ದುಶ್ಚಟವುಳ್ಳವನು : ಅಡಗಿನ ಕಡುನೆಸನಿಗ 
ತಿನ್ನಡಗಂ ನಿನ್ನಡಗನೆಂದು ಪೇಸೇಟಸ್ವಿನೆಗಂ . .. ಕೂರುಗೊಳ್ವರ| 
ಬಾಯೊಳ" (ಸುಕುಮಾ. ೧೧-೪೨). [ಕಡುವೆಸನ + -ಇಗ] 
ಕಡುವೆಳೆಗು (ನಾ). ಪ್ರಖರವಾದ ಬೆಳಕು: ನಡುಪಗಲಿಡೊಂದು ದೆಸಿ! 
ಯೊಳ್‌' ಕಡುವೆಳಗೇಕಾದುದಬೆಂದು ಕೌತುಕದಿಂದಂ ನಡೆ ನೋಡುತಿರೆ 
(ವರ್ಧಪು. ೧೦-೨೨); ರುಳಪಿಸಿ ಕಡುವೆಳಗು ಥಳಥಳಿಸಿ ತರಣಿಯ 
ತುಡುಕಿ ಹಾಯ್ದುದು (ಕುವ್ಯಾದ್ರೋ. ೧೮-೭೧). 
[ಕಡ್ಕು (ಆ ಕಡಿದು) + ಬೆಳಗು] 
ಕಡುವೆಳೆ (ಕ್ರಿ). ವಿಶೇಷವಾಗಿ ಬೆಳೆ; ಹುಲುಸಾಗಿ ಬೆಳೆ: ಚೆಂದೆಂಗಿನೆಳ 
ಗಾಯೊಡೆದು ರೋರೆನೆ ವೊಸರ್ವ ಪೊನಲಿಂ ಕಡುವೆಳೆದ ರಸದಾಳಿ 
ಗಬ್ಬುಗಳ್‌` ( ಸಾಳ್ವಭಾ. ೧-೬೦). [ಕಡು + ಬೆಳ್ಳೆ) | 
ಕಡುವೆಳ್ಳು (ನಾ). ಬಹಳ ಬಿಳುಪು; ಅಚ್ಚ ಬಿಳುಪು : ಆನನೇಂದುವ 
ಕಡುವೆಳ್ಬು ಕೂಸಿನ ನೆಗಟಕ್ತಿಯ ಬೆಳ್ತುವೊಲಾಯ್ತು (ಪಂಪಭಾ. ೧-೧೨೫); 
ನಡುವಣ ಕರ್ಪುಂ ಕಡೆಯಣ ಕಡುವೆಳ್ಬುಂ ತುದಿಯ ಕೂರ್ಪುಮೆಸೆದಿರೆ 
ವಿಟಿರೆಂ ಬಿಡದಿಸಲೆ ತೆಗೆದ ಮದನನ ನಿಡಿಯಲರ್ಗಣೆಗಳನೆ ಪೋಲ್ಡು 
ವಾಕೆಯ ಕಣ್ಮಳ್‌ (ಕಾವ್ಯಾವ. ೧೫೦). 
[ಕಡು (ಆ ಕಡಿದು) + ಬೆಳ್ಬು] | 
ಕಡುನೆಅಗು (ನಾ). ಅತ್ಯಾಶ್ಚರ್ಯ ; ಅತಿ ವಿಸ್ಮಯ: ಅಜತವು 
ಮಜನೆಗಳೊಂದನೊಂದನು ಮು ಜ್‌ ದು ನೂಕಿದವವನಿಪತಿ ಕಡುವೆಜಗ 
ಕೇಣಿಯ ಕೊಂಡವೋಲಿದ್ದನು ವಿಚೇಸ್ಟೆಯಲಿ (ಕುವ್ಯಾಕ. ೧೪-೪); 
ಇದುವೆ ಕಡುವೆಆಗೆನುತಲಾ ದಶವದನ ಕದಪಿನ ಕೈಯಲಾಬೆಯ 
ವದನವನು ನೋಡಿದನು (ತೊರರಾ, ೩-೭-೧೩). 
[ಕಡು (ಆ ಕಡಿದು) * ಬೆಆಗು]) 


3 


10 


20 


25 


30 


35 


40 


45 


ನಸಕಟಿಿದುದು ಮನಮುಮಂ ತುರಂಗಮರತ್ನಂ (ಆದಿಪು. ೧೩-೩೯); 
ಕಡುವಿಲ್ಲರ್‌ ಕಡುಕೆಯ್ದಿಸೆ ಕಡುವೇಗದೆ ಪರಿದುವರುಣ ಜಲದೆ ಪೊನಲ್ಸಳ್‌ 
(ಸಂರಾಮಾ, ೧೩-೪೬) ; ಬಿಡದಿಜರಿದಾಡಿ ಬಿಲ್ವಡೆ ಮಡಿದುದು ರಣದೆಡೆ 
ಯೊಳು ಕಡುವೇಗದಿಂದ (ಕುರಾಸಾಂ. ೧೨-೬೦). ೨. ಬಹಳ ವೇಗ 
ವುಳ್ಳವನು: *“ವೇಗಾಯ್ಲಂ ಕಡುವೇಗಂ” (ಚತುನಿ. ೩೨). 
(ಕಡು, (೮ ಕಡಿದು) * ವೇಗ] 
ಕಡುವೇಗಿ (ನಾ). ೧. ಬಹಳ ವೇಗವುಳ್ಳೆದ್ದು : “ಜನನ, ಜವಾಧಿಕ - 
ಕಡುವೇಗಿ ಆಹ ಕುದುರೆ” (ನಾಚಿರಾ. ಕಿ). ೨. ಬಹಳ ವೇಗವುಳ್ಳವನು 
(ಕಿ). [ಕಡು (ಎ ಕಡಿದು) 4 ವೇಗಿ] 
ಕಡುವೇಟಿಕಾಅ (ನಾ). ಉತ್ಕಟವಾದ ಬೇಟವುಳ್ಳವನು; ಪ್ರಣ. 
ಯಾತುರನಾದವನು: ಮುನ್ನೆ ಬೇಟ ದ ಸವಿಗಂಡನಲ್ಲದಆಯಂ 
ಶ್ರಮಮಂ ಕಡುವೇಟಿಕಾಆರಾ (ಆದಿಪು. ೧೨-೨೩). 
[ಕಡು (೮ ಕಡಿದು) * ಜೇಟಕಾಜ) 
ಕಡುವೇಟಗಾರ್ಶಿ (ನಾ). ಪ್ರಣಯಾತುರವುಳ್ಳವಳು : ಅಲವರಿಸುವ 
ಕಡುವೇಟಗಾರ್ತಿಯ ಕಾತರಿಕೆಯಂ ಕಳೆಯಲ್ಪಡೆದೆವು (ಅರ್ಧನೇ. 
೫-೨ ವ). [ಕಡುವೇಟಿಗಾಜ್ಯ * -ತಿ, (ಆ -ಇತ್ತಿ)] 
ಕಡುವೇನೆ, ಕಡುಬೇನೆ (ನಾ). ೧. ಬಹಳ ನೋವು; ಅತಿ ಹಿಂಸೆ: 
ಉದಯಿಪೆ ನೇಸಜರಿಂ ಕಿಡದ ಕಲ್ಲಲೆ ಕಿತ್ತಲಗಿಂ ಕಣುತ್ತು ಕುತ್ತದ 
ಕಡು[ಪವಾಣಂ. ಕರಿ, ಕಲಿ, ತಲೆ]ವೇನೆಯಂತಕನ ಬಾರಿಗೆ ಬಾರದ ಸಾವು 
* »» ತನ್ವಿಯರೊಳಾದಳುಪಿಂ ಪೆಅತುಂಟಿ ಲೋಕದೊಳ್‌ (ಲೀಲಾವ. 
೪-೫೫; ಸೂಕ್ತಿಸು. ೧೫-೪೬ ನೋ). ಕೆಡುಬೇನೆ: ೨. ಹೆರಿಗೆಯ 
ಬೇನೆ: ಕೊಡಗೂಸಿಂಗೆ ಕಡುಬೇನೆಯಾದುದ ಕಂಡೆ ಹಡೆದಿರ್ದ ಶಿಶುವ 
ಕೊಡಗೂಸು ನುಂಗಿತ್ತ ಕಂಡೆ (ಆದವ. ಹ. ೩೪-೯೯). 
[ಕಡ್ಕು (ಆ ಕಡಿದು) + ಬೇನೆ] 
ಕಡುವೇಸಗೆ (ನಾ). ಉಗ್ರವಾದ ಬೇಸಗೆ: ವಿಗಡ ಕುಂಭಜ ಮೇಘ 
ಯತು ತನಿಹೊಗರಿಣೌದು ಪರಬಲದ ಕಡುವೇಸಗೆಗೆ ಕವಿದುದು ರಾಜ 
ಹಂಸಪ್ರಕರವೋಸರಿಸೆ (ಕುವ್ಯಾ ದ್ರೊ . ೧-೪೮) ; ಉರಿವ ಕಡುವೇಸ 
(ಪಾಕಾಂ. ಸಿ]ಗೆಯ ಬಿಸಿಕೆಂದೆ ಬಸವಳಿದ ಕೋಮಲ ರಸಾಲದಂತೆ 
(ಜೈ ನಿಭಾ. ೨-೧೬). [ಕಡು; (೮ ಕಡಿದು) + ಬೇಸಗೆ] 
ಕಡುವೊಂಗು (ಕ್ರಿ). ಬಹಳವಾಗಿ ಉಬ್ಬು; ಅತಿ ಉತ್ಸಾಹಪಡು: 
ರಾಜಂ ತನಗೆ ದೊರೆಕೊಂಡ ತೆಜದಿಂ ಮನದೊಳ್‌ ಕಡುವೊಂಗಿ 
(ಧರ್ಮಾಮೃ. ೯-೧೨). [ಕಡ್ಕು + ಪೊಂಗ್ಳು) 
ಕಡುವೊತ್ತಾಗು (ಕ್ರಿ). ಬಹಳ ಹೊತ್ತಾಗು: ಕಡುವೊತ್ತಾದುದು 
ರವಿಯುಂ ನಡುವೆಗಲೊಳ್‌ ನಿಂದು ಕೆದಜೌಿದಂಕರತತಿಯಿಂ ಕಿಡಿಗಳನೆನೆ 
(ಕಾದಂಪೂ. ೧೯೩). [ಕಡುವೊತ್ತು  ಆಗ್ಗು] 
ಕಡುವೊತ್ತು (ನಾ). ಬಹಳ ಹೊತ್ತು. "ಕಡುವೊತ್ತಾಗು' ಪರಾ. 
[ಕಡ್ಕು (೬ ಕಡಿದು) * ಪೊತ್ತು, (ಆ ಪೊಟ್ತು)] 
ಕೆಡುವೊದಗು (ಕ್ರಿ). ಜೋರಾಗಿ ಉಂಟಾಗು; ಅತಿಶಯವಾಗಿ 
ಬರು: ಟಂಕೃತಿ ಧನುವಿಂ ಶರದಿಂ ಭೀಂಕೃತಿ... ಹೇಷಿತರುತಿ 
ಹಯದಿಂ ಕಡುವೊದಗುವಿನಮೆಯ್ಸಿದುವು ರಥನಿವಹಂ (ಜಗವಿ. 
೧೨-೨೧). [ಕಡ್ಮು 4 ಒದಗು,] 
ಕಡುವೊಸತು (ನಾ). ಅತಿ ಹೊಸದು; ಹೊಚ್ಚ ಹೊಸದು: ಪೊಸ 
ತೆನಿಪ ಸುರಗೆವೆಕ್ಕಣಮೆಸೆದಿರೆ ಕಡುವೊಸತು ಬಣ್ಣರಸಮೆಸೆದಿರೆ ನಿಪ್ಪೊಸ 
ತೆನಿಪ ದೇಸೆ ಮಾಸಅಮೆಸೆದಿರೆ ಸಭೆ ಮೆಚ್ಚೆ ಪೊಚ್ಚ ಪೊಸತಾಯ್ತು ರಸಂ 
(ಅಜಿಪು. ೫-೩೬). [ಕಡು] (ಆ ಕಡಿದು) * ಪೊಸತು] 


ಕಡುಶಿಶು ೧೪೩೦ ಕಡುಸೊಗಸು 


ಕಡುಶಿಶು (ನಾ). ತೀರ ಚಿಕ್ಕಮಗು ; ಸಣ್ಣವಯಸ್ಸಿನ ಶಿಶು; ಹಸು | ಕಡುಸಿಗ್ಗು (ನಾ). ಬಹಳ ನಾಚಿಕೆ: ಮಹೀಪತಿಗಂ ದ್ವಿಜವಂಶಜಂಗ 


ಗೂಸು : *ಲಾಮಂಚದೊಳು ಕಡುಶಿಶುವಿನೊಳು ಬಾಲದೊಳು ... ಮೇತಜ ಕೆಳೆಯಿಂತು ನಾಣಿಲಿಗರಪ್ಪರೆ ಮಾನಸರೆಂಬ ಮಾತುಗಳ 
ಜೀವಕೀತನಯನೊಳು ಬಾಲಕಾಭಿಖ್ಯೆಯಕ್ಕುಂ” (ಮುಂಗರಾ. ೧೫೩-೬೧). ನೆಜಕಿಗೊಳೆ ಕುಂಭಸಂಭನನನಾ ದ್ರು ಪದಂ ಕಡುಸಿಗ್ಗು ಮಾಡಿದಂ 
[ಕಡ್ಡು (೮ ಕಡಿದು) + ಶಿಶು] | (ಪಂಪಭಾ. ೨-೪೮). [ಕಡ್ಕು (೮ ಕಡಿದು) * ಸಿಗ್ಗು] 
ಕಡುಶೋಕ (ನಾ). ಅತಿ ದುಃಖ: “ಅಳಲೆನಲ್‌ ಕಡುಶೋಕಂ” | 5] ಕಡುಸಿತಗ (ನಾ). ೧. ಅತಿ ಹಾದರಿಗ; ಮಹಾಜಾರ. ೨. ಅತಿ 
(ಭಾರನಿ. ೫೫); ಚಿತ್ತದ ಬವಣಿಗೆಯ ಭಾರಣೆಯ bed ತುಂಟಿ: ನಿಮ್ಮೂರ ಕಡುಸಿತಗನೊರ್ವ ವೃದ್ಧಂ ಬಂದು ಕೆಮ್ಮನೆಮ್ಮೊಳು 
ಮೈಮಜಕಿದ (ಕುವ್ಯಾ್ರೋ. ೧-೪); ಮಿಗವಕ್ಕಿಗಳ್‌ ನೊಂದು ಕಡು _ ಬಿಡದೆ ಜಗಳವಾಡಿದನಿಂದು (ನಂಬಿರ. ೭-೧೯) ; ಸಂಗಡದವರು ಕಡುಸಿತಗ 
ಶೋಕದಿಂದೆ ಪಸಿವು ನೀರಡಿಕೆಯಂ ತೊಜಕಿದು (ಜೈಮಿಭಾ. ೨೮-೩೫). ರೆನೆ ಕೇಳ್ವಡಿಗಡಿಗೆ ಬೆಜಗಾಗಿ ಬಳಿಕಾ ರಜಕನಿಂತೆಂದ (ಅಕ್ರೂಚ. ೬-೨೩). 
[ಕಡು ( ಕಡಿದು) 4 ಶೋಕ] | [ಕಡು, (£ ಕಡಿದು) 4 ಸಿತಗ] 


ಕಡುಶೌರ್ಯ (ನಾ). ಅತಿ ಪರಾಕ್ರಮ: ಅವನ ಡುತ ಮಕಮಂ 18) ಕಡುಸೀ (ನಾ). ಬಹಳ ಸವಿಯಾದದ್ದು : ನಾಯಕಸಾರವೊಲಿದು ಕಡು 
ಕಂಡು ಶಂಕೆಯಿಂ ದೇವಪುರದೊಡೆಯ ಲಕ್ಷ್ಮೀವರೆಂ ಮಾಡಿದಂ ತನ್ನ | ;  ಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ ತಪ್ತ್ವಾಯಸ ರಸಮಂ 


ಮೈದುನನೊಳಾಲೋ ಚನೆಯನು (ಜೈ ಮಿಭಾ. ೧೩-೬೪). | ( ಶಾಂತಿಪು. ೭-೯೭). [ಕಡು (ಆ ಕಡಿದು) * ಸ್ವೀ) 
[ಕಡು (< ಕಡಿದು) + ಶೌರ್ಯ] | :ಕಡುಸುಖ(ನಾ). ಹೆಚ್ಚು ಸುಖ; ಅತಿ ಸಂತೋಷ : ಕಷ್ಟಬೇಡೆಂಬಾಸೆ 
ಕಡುಸೆಂತಸೆ (ನಾ). ಬಹಳ ಸಂತೋಷ; ಅತ್ಯಾನಂದ: ತೆಕ್ಕನೆ ಕಡುಸುಖವ ಕಾಂಬಾಸೆ (ಪುರಂದ. ೨-೧೫೧-೩). 
ತೀವಿದ ಚತುರಂಗಬಳಮಂ ಕಂಡು ಕಡುಸಂತಸಂ ಮಿಕ್ಕು (ರಾಜಕೇ.|15 [ಕಡು (ಆ ಕಡಿದು) + ಸುಖ] 
೧೩-೬೦ ವ). [ಕಡ್ಕು (ಆ ಕಡಿದು) * ಸಂತಸ] ಕಡುಸುರ್ಕು (ಕ್ರಿ). ಬಹಳ ಬಾಡು, --ಮುದುರು: ಅರಳಿ ಹೂ 


ಕೆಡುಸಡಗರ (ನಾ). ಬಹಳ ಸಡಗರ; ಅತಿ ಸಂಭ್ರಮ: ಅದಂ 
ಕೇಳ್ದು ಕಡುಸಡಗರಂ ಮಿಕ್ಳು (ರಾಜಶೇ. ೬-೧೧ ವ). (ವಿಸೀಗೀ. ೨-೬). [ಕಡ್ಕು + ಸುರ್ಕು,] 
[ಕಡು, (ಆ ಕಡಿದು) * ಸಡಗರ) ಕಡುಸೆಲ್ಲೆಹ (ನಾ). ಹರಿತವಾದ ಶಲ್ಯ: ಕಡಿತಲೆ ಕರಗಸ ಕತ್ತಿಗೆ 
ಕಡುಸನ್ನಿ (ನಾ). ೧. ಅತಿಯಾದ ಸನ್ನಿ. ೨. (ಆಲಂ) ಹುಚ್ಚು |20| ಕೊಂತಂ ಕಕ್ಕಣೆ ಕಡುಶೇಸೆ,ಲ್ಲೆಹ ಬಲ್ಲೆ ಹ ಬಿಲ್ಲಲಗು (ವೀರೇಚ. ೨-೩೧). 
ಹುಚ್ಚು: ಕಡುಸನ್ನಿವಿಡಿದು ಬೀಸುವ ಬಿಜುಗಾಳಿಯ ಕಡೆಯೊಳು [ಕಡ್ಕು (ಆ ಕಡಿದು) + ಸೆಲ್ಲೆಹ] 
ಹಣಸಿಗೋಲ ನಿಲಿಸಿ (ನೇಮಿಸಂ. ೩೩-೩೧). [ಕಡು (ಆ ಕಡಿದು) * ಸನ್ನ], | ಕಡುಸೇದೆ (ನಾ). ಅತಿಯಾದ ಶ್ರಮ; ಬಹಳ ಬಳಲಿಕೆ, 
ಕಡುಸಲುಗೆ (ನಾ). ಬಹಳ ಸಲುಗೆ; ಅಧಿಕವಾದ ಪ್ರೀತಿ, | — ಆಯಾಸ: ದೂರದೆ ಬಿರ್ದದೊಂದು ಕಡುಸೇದೆಯೊಳಂ ಬಂದೆನ್ನಂ 
—ಮಮತೆ: ಅಂಬಿಕಾಪ್ರಿಯ ಚಿತ್ತಪ್ರಿಯನೆಂಬ ತಂಬಿರಾಂತೋಳ ಪರವಶತೆಯೊಳೊಂದಿಸಿದತ್ತಾಗಳಾ ಪಿಪಾಸೋದ್ರೇಕ ೦0 (ಕಾದಂಪೂ. 
ನೆಂಬ ಕಡುಸಲುಗೆಯ ಬಿರುದಿನ ಬಹುವಿಧದ ಕಹಳಾರವಂ ದೆಸೆದೆಸೆಗೆ | 25 ೧೮೯); ತೀರ್ದುದು ನೀರ್‌ ತೀರ್ದುದು ತೃಷೆ ತೀರ್ದುದು ಕಡುಸೇದೆ 
ಪರಿಯೆ (ನಂಬರ. ಆ-೨೩) ; ಕಡುಸಲುಗೆಯಿಂದುಕ್ಕಿ ನಲಿದಾಡುತಂ | (ಗಿರಿಕ. ೨-೨೪); ಕಾಮಿನಿಯೊರ್ವಳಿೀ ಕಡುಸೇದೆ [ಪಾಠಾಂ. ಸೆರೆಯು] 
(ಮೆಜಕೆರ. ದೇ. ೭೩-೬). (ಕಡ್ಕು (ಆ ಕಡಿದು) * ಸಲುಗೆ] | ನಿನಗಹುದು (ಕುರಾಸಾಂ. ೨೯-೨೧). (ಕಡು (ಆ ಕಡಿದು) * ಸೇದಿ] 
ಕೆಡುಸವಿ (ನಾ). ಮಿಗಿಲಾದ ರುಚಿ; ಬಲುರುಚಿ : ನುಡಿವೊಂದು ಸವಿ ಕಡುಸೊಂದಿ (ನಾ). ಬಹು ಹಾದರಗಿತ್ತಿ, --ವ್ಯಭಿಚಾರಿಣಿ : ಸಿತಗೆ 
ನೋಟವೊಂದು ಸವಿ ತೋಟ ಕರ ಕಡುಸವಿಯು ಮುನಿಸಿನಿಂದಂ ಮುನ್ನ ಪತಿಗೆ ಮಿಗೆ ಕಾಯ್ತಳ್‌ ನೋಟಕ್ಕೆ ಕಡುಸೊಂದಿ ನಾಣಿಲಿ ಬಕ್ಕಂಬಯ 
ಬಯ್ಕೆ ಸವಿ (ಹಚಕಾ. ೨೩೫. ಪರಿ)- | ಲೊಳಮದಾರುಮಂ ಬಂಚಿಸುವಳ್‌ (ಕಾವ್ಯಾವ. ೩೩೩). 
[ಕಡು (ಆ ಕಡಿದು) * ಸವಿ) | [ಕಡು (ಆ ಕಡಿದು) + ಸೊಂದಿ] 
ಕಡುಸಹಸಿ (ನಾ). ಬಹಳ ಸಾಹಸವುಳ್ಳವನು; ಮಹಾಸಾಹಸಿ: | | ಕಡುಸೊಂಪು (ನಾ). ಅಧಿಕವಾದ ಸೌಂದರ್ಯ, --ಸೊಬಗು : 
ಪಾಂಡವರೆಂಬವರು ಕಡುಸಹಸಿಗಳು ಗೆಲಲರಿದು (ಕುವ್ಕಾಆ. ೮-೧೧). | ಏನುಮಂ ಪಾಜರ)ದೆಯರ್ಚಿಸೆಮ್ಮ ಕಡುಸೊಂಪಿನ ಪೆಂಪಿನ ಹಂಪೆ 
[ಕಡು (ಆ ಕಡಿದು) * ಸಹಸಿ (೮ ಸಾಸಿ)) | | ಯಾಳ್ಡನಂ (ಪಂಪಾಶ. ೭೬). [ಕಡ್ಕು (ಆ ಕಡಿದು) + ಸೊಂಪು) 
ಕಡುಸಾರಿ (ನಾ). ತೀರ ಹತ್ತಿರ; ಬಹಳ ಸಮಾಪ: ನಿನಗೆ ವೃಷಭೇ 33 ಕಡುಸೊಕ್ಕು "ಕಡುಸೊರ್ಕು; ನೋ. 
ಶ್ವರಂ ಲೋಚನಗೋಚರ ನಿನ್ನೆವರೆಗಮಾಗಳ್‌' ನಿಂದಂ ಮನುಕುಲ | | ಕಡುಸೊಗ (ನಾ). ಹೆಚ್ಚು ಸುಖ; ಬಹಳ ಆನಂದ: ಆ ಬಡನಡು 
ಲಲಾಮ ನೆಟ್ಟನೆ ಮನದೊಳ್‌ ಕಡುಸಾರೆಯಲ್ತೆ ಮುನ್ನಿಂದೀಗಳ್‌ (ಆದಿಪು.. , ವಿನಬಳೆಯ ಮೃದುನುಡಿಯಲೊಡಬಡಿಸಿ ಕಟುಸೊಗವಿತ್ತ ಮೃಡ 


ಮೊಗ್ಗು ಪರಿಮಳವ ಬೀರಿ ಕಡುಸುರ್ಕಿ ಬಳಲಿ ತಾನೊರಗೆ ನೆಲದೆ 


೧೬-೫೬). [ಕಡು (ಆ ಕಡಿದು) + ಸಾರೆ] | | ನಿಮ್ಮಡಿಗೆ ಪೊಡಮಡುವೆ (ಕವಿಚ. 111, ೨೯೭ ಶುಕಸಪ್ಪತಿ). 
ಕಡುಸಾಲ (ನಾ). ಬಹಳ ಸಾಲ; ದೊಡ್ಡ ಸಾಲ: ಮದನಂಗೀಶ್ವರ| | [ಕಡು (ಆ ಕಡಿದು) *- ಸೊಗ) 
ಶತ್ರು ಬಂಧುನಿಚಯಕ್ಕಂ ಜಾರೆಯೇ ಶತ್ರು ಪೇಳದ ವಿದ್ಯಂಗಳ ತಂದೆ 40] ಕಡುಸೊಗಯಿಸು, ಕಡುಸೊಗಸು (ಕ್ರಿ). ಬಹಳ ಸೊಗಸಾಗಿರು; 


ಶತ್ರು ಕುವರರ್ಗಂ ಶತ್ರು ಸಮ್ಮಾನ್ಮರಾ ಸದನಕ್ಕಂ ಕಡುಸಾಲ ರೂಪವತಿ । | ಬಲು ಚಂದಕಾಣು : ಕಡುಸೊಗಯಿಸುವೀ ಕುಸುಮದ ಫಲಮೇ 
ತಾನೇ ಶತ್ರು ಗೆಂಡಂಗೆ (ಸೋಮೇಶ. ೮೭). | ಪೊಡವಿಯನೆಲ್ಲಮನೊಂದೇ ತೋಳಿೊೊಳ್‌ ಗಡಣದಿ ಧರಿಯಿಪುದಪ್ಪದಂ 
[ಕಡು (ಆ ಕಡಿದು) * ಸಾಲ] "ನಿಶ್ಚಯಂ (ಜಯಕಾ. ೨-೪೬). ಕಡುಸೊಗಸು : ಎಳಮಿಂಚಿಂ ಕಂಡ 
ಕಡುಸಾಸ (ನಾ). ಅತಿಶಯವಾದ ಸಾಹಸ: ನಾಡಿನಲಿ ಕಾಳೆಗದ ರಿಸಿದ ಕಾಂತೆಯೆನಲ್‌ ಕಡುಸೊಗಸಿದಳು (ಜಯಕಾ. ೨-೪೯). 
ಸುಳುವಿಲ್ಲದಿರಲೇತಕಿನ್ನ್ನು ಪರಿಪರಿಯ ಕಡುಸಾಸದಿೀೀ ಹವಣಿಕೆಯು [ಕಡುಸೊಗ + -ಇಸ್ಯು) 
ನಾನರಿಯೆ! (ಹೆಬ್ಬೆರ, ೧೭-೫). [ಕಡು (ಎ ಕಡಿದು) + ಸಾಸ] | ಕಡುಸೊಗಸು "ಕಡುಸೊಗಯಿಸು' ನೋ. 


45 


ಕಡುಸೊರ್ಕು, 


ಕಡುಸೊರ್ಕು,, ಕಡುಸೊಕ್ಕು (ಕ್ರಿ). ಬಹಳ ಮದವೇರು; ಅತಿ; 
ಯಾಗಿ ಸೊಕ್ಕು : ಕತ್ತುರಿಯ ತಗುಳ್ಳು ಪೊಯ್ವ ಸೊವಡಾ ಸೊವ | 
ಡೊಳ” ಕಡುಸೊರ್ಕಿ ಸೊರ್ಕಿಗಾನರಿಸುವ ತುಂಬಿ (ಆದಿಪು. ೨-೫). | 
ಕೆಡುಸೊಳ್ಕು : ಕಡುಸೊಕ್ಕಿ ಸೀರೆಯಂ ಕಳೆದು ಕೌಂಕುಳಲವಚಿ 
ನಡೆದು ಡೆಂಡಣಿಸುತ್ತ ತೊದಳಿಸುತ ಬೈವುತ್ತ... ತೊತ್ತಿರೆಡೆಯಾಡಿದರು 
ಬೀದಿಬೀದಿಯೊಳು ( ಹಚಕಾ. ೪-೪೫). [ಕಡ್ಡು + ಸೊರ್ಕು,] | 
ಕಡುಸೊರ್ಕು, (ನಾ). ಅಧಿಕ ಮದ; ಬಲು ಕೊಬ್ಬು : “ಶುಂಡಾ | 
ಪ್ರಪಾನಂ ಕಳ್ಳುಡಿಹ: ಕಡುಸೊರ್ಕು ಚರ್ಕಣಂ ತಾನದು* (ವಸ್ತುಕೋ. | 
೯೩-೬); ಕಡುಸೊರ್ಕಿಂದಲರಂಬನಾನೆಯೆನಿಪೀ ತೆಂಗಾಳಿ ತನ್ನಿಚ್ಚೆಯಿಂ 


ನಡೆತಂದಪ್ಪುದು ಬೇಗದಿಂ (ಕಬ್ಬಿಕಾ. ೫೫) ; ಎನ್ನ ಪೂಗಣೆಗಳೋವದೆ 10 


ಬೆನ್ನನೆ ಪೋಗಿ ನಾಂಟದಿರ್ಪನ್ನೆ ಗಮುಂಟು ತನ್ನ ಕಡುಸೊರ್ಕು ಬಟಾಕೃದು | 
ಪಾಜಣಸಪೋಗದೇ (ಕಬ್ಬಿಕಾ. ೧೯೦). | 
[ಕಡು (ಆ ಕಡಿದು) * ಸೊರ್ಕು] | 
ಕಡುಸೋಲ (ನಾ). ೧. ದೊಡ್ಡ ಅಪಜಯ. ೨. ಬಲು ಮೋಹ ; 
ಅತಿ ಆಕರ್ಷಣೆ : ಮಾಡಿ ಬೆಡಂಗಿ ಕಣ್ಣೆ ಕಡುಸೋಲಮನೆನ್ನ ಮನಕ್ಕೆ |13 
ಸೋಲಮಂ ಮಾಡುವಲಂಪಿನಿಂ ಪುಗುವವೋಲೆರ್ದೆವೊಕ್ಳೆ ನಗಿಂದು | 
ಶೈತ್ಯಮಂ ಮಾಡಿದಳ್‌ (ಜಗವಿ. ೧೧-೪೩). | 
[ಕಡು (೮ ಕಡಿದು) * ಸೋಲ] 
ಕಡುಸೋವಡಿ (ನಾ). ಬಹಳ ಮಡಿವಂತೆ; ಆಚಾರತೀಲೆ ಗ: 
ಕೂಂಟಣಿದೊಟಕ್ಕೆ ಕೂರಿಸಿದ ಕಾದಲನಂ ಬಿಸುಡೆಂದು ಕೀಜಕಿ ಬಾಯುಂ 20 
ಟಿನಗೆಂದು ಬಗ್ಗಿಸುವೆ ಕೂತದರಾರ್ಕಿಜಕಿಯಂದು ನಿನ್ನನೇಂ ನಾಂಟನೆ | 
ಪೂನಿನಂಬು ಕಡುಸೋವಡಿ [ಪಾಠಾಂ. ದಿ] ಯಾದಪೆ ನಿನ್ನ ಮೆಯ್ಯ ನುಣ್ಣಂ 
ಟೊಡವುಟ್ಟಿ ಮಟ್ಟಮಿರೆ ಮಾಜುವರಾರೊ ಮನೋಜನಾಜ್ಞೆಯಂ.(ಮಲ್ಲಿಪು. ; 
೭-೬೪ ; ಸೂಕ್ತಿಸು. ೮-೪೪೪ ನೋ). P "ಸೋವದಿಯಾಗು - ದಯೆ 
ಯಿಲ್ಲದಿರು ” (ಪ್ರಭಣ್ಣ). 25 
[ಕಡು (ಆ ಕಡಿದು) * ಸೋವಡಿ. P ಮರಾ. ಸೋವಳಾ - ಮಡಿ, 
ಶುದ್ಧ, ಮಂಗಳಕರ] F 
ಕಡುಹರುಷ (ನಾ). ಬಹಳ ಸಂತೋಷ; ಅತ್ಯಾನಂದ: ಕಡು 
ಹರುಷದಲಿ ಕಲಿಶಲ್ಯ ಹೊಜವಂಟನು ನಿಣಾಲಯವ (ಕುವ್ಕಾಕ. ೫-೧೨). 
[ಕಡು (ಆ ಕಡಿದು) * ಹರುಷ] 
ಕಡುಹಾಕು (ಕ್ರಿ). ಮಾನುಗಳನ್ನು ಕೊಲ್ಲುವುದಕ್ಕಾಗಿ ನೀರಲ್ಲಿ! 
ವನಸ್ಪತಿಯ ವಿಷವನ್ನು ಸೇರಿಸು: ಜನರು... ದೊಡ್ಡಗುಂಡಿಗಳಿಗೆ 
"ಕಡುಹಾಕಿ'ಯೂ (ಕೆಲವು ಮರಗಳ ಕಾಯಿ, ತೊಗಟಿ, ಸೊಪ್ಪುಗಳನ್ನು 
ಜಜ್ಜಿ ನೀರಿಗೆ ಹಾಕಿ ಕದಡುತ್ತಾರೆ. ಆ ವಿಷದಿಂದ ಮಾನು ಸತ್ತು ತೇಲು 
ತ್ತವೆ...) ಮಾನು ಹಿಡಿಯುತ್ತಿದ್ದು ದರಿಂದ ದನಕರುಗಳಿಗೆ ನೀರೊ |35 
ಸುಲಭವಾಗಿ ಸಿಕ್ಳುತ್ತಿರಲಿಲ್ಲ (ಉನೂರು. ೪೯೦). 
[ಕಡು (8 ತನಿ, ಕಡು - ವಿಷ) ೬ ಹಾಕು (ಆ ಪಾಯ್ಯ್ಯು)) 
ಕಡುಹಿ (ನಾ). ಉಗ್ರನಾದವನು; ಕ್ರೂರಿ; ದಯವಿಲ್ಲದವನು: 
ಕಡುಹಿಯೋ ನೀ ಬಳ್ಳು ಗಜಕಿಯಲು ದಡಿಗ ಹಾಲಿನ ಸವಿಯ ನೋಡುವೆ 
ಬಡಿಗೆಗಾಣದೆ ಹೆಡಕ ಮೋಹಿಪ ರಾಮಬಾಣವಿರೆ (ಕೌಶಿರಾ. ೧೮-೪೯) ; |40 
ತನ್ನ ತಾನಜಿಯದ ಕಡುಹಿ ಕೊಲೆಯಂ ನೆನೆವನಲ್ಲದೆ ಮಹಾಪುರುಷಂ 
ನೆನೆವನೇ ಜೀವಹಿಂಸೆಯಂ (ಶಂಕದಾ. ೧೪-೩೫). 
[ಕಡುಹ್ಯು (ಆ ಕಡುಪು) + -ಇ್ಯ) 
ಕಡುಹಿಮ (ನಾ). ಹೆಚ್ಚಾದ ಮಂಜು: ಕಡುಹಿಮಂ ಕಡುವಿಸಿಲು 
ಕಡುಗಾಳಿಯಿಲ್ಲ (ಹಡಳಾ. ೫-೫೭). 45 
[ಕಡ್ಕು ( ಕಡಿದು) * ಹಿಮ) 


30 


1 
| 


| 
|| 


೧೪೩೧ ಕೆಡೆ 


ಕಡುಹೀಹಾಳಿಕಾಜಿ (ನಾ). ಅತಿ ಕ್ರೂರನಾದವನು, ಉಗ್ರ 

ನಾದವನು: ಆಳುತನವುಬ್ಬೆದ್ದು ಕಡುಹೀಹಾಳಿಕಾಜರು ಕೈದುಕೊಂಡರು 
ಬಾಲಕೆನ ತಜುಬಿದರು ದೊರೆಗಳು (ಕುವ್ಯಾದ್ರೋ. ೫-೮೨). 
[ಕಡು (ಆ ಕಡಿದು) + ಹೀಹಾಳಿ + -ಕಾಣ] 


ಕ| ಕೆಡುಹು, (ಕ್ರಿ). ಪರಾಕ್ರಮವನ್ನು ತೋರು; ಸಾಹೆಸ ಮಾಡು: 


ಕಡುಹುನಗ್ಗದ ಕಾಲಕೇಯರ ಗಡಣವಡಗಿತು (ಕುವ್ಯಾಅ. ೧೨-೫೩). 
[ಆ ಕಡುಪು) 
ಕಡುಹ್ಮು "ಕಡುಪು' ನೋ. 
ಕಡುಹು, (ನಾ). ಉಂಡೆ ; ಗುಳಿಗೆ: ಹಿಪ್ಪಲಿ ಗ ೧ ತೂಕ, ಶುದ್ಧರಸ ಗ 
೧ ತೂಕ ಸಹ ನಿಂಬೆಹಣ್ಣಿನ ರಸದಿಂ ಮರ್ದಿಸಿ ಕಡುಹಂ ಮಾಡಿ 
ನೆಳಲಲ್ಲಿ ಒಣಗಿಸಿ ತಿಲಪ್ರಮಾಣವಂ ಕಣ್ಣಿಗೆಚ್ಚಲು ಸನ್ನಿಪಾತಂ ಗುಣ 
ಮಕ್ಕುಂ (ಸಕವೈ. ೧೮೦). [€ ಕಡುಕ್ಕು) 
ಕಡುಹುಕಾತಿ (ನಾ). ಉತ್ಸಾಹವುಳ್ಳ ವಳು; ಸಡಗರವುಳ್ಳವಳು : 
ಮುಡಿಯ ಸೊಬಗಿನ ಸಣ್ಣ ನಡುವಿನ ಬೆಡಗಿನಭಿನವರಸದ ಭಾವದೆ 
ಕಡುಹುಕಾತಿಯರೈದಿದರು (ತೊರರಾ. ೧-೧೪-೨೨). 
[ಕಡುಹುಕಾಣ 4 -ಶ್ಮಿ (೮. -ಇತ್ತಿ)) 
ಕಡುಹುಕಾಅ (ನಾ). ೧. ಉತ್ಸಾಹವುಳ್ಳವನು; ಸಂಭ್ರಮವುಳ್ಳ 
ವನು. ೨. ಪರಾಕ್ರಮಶಾಲಿ; ದಿಟ್ಟಿ: ಮೃಡನನೊಂದವಸರಕೆ 
ಬಗೆಯದ ಕಡುಹುಕಾಜರು ನಿನ್ನವರು (ಕುವ್ಮಾದ್ರೋ. ೧೬-೨೬) ; ಮಾಜಾ 
ಮಿಸುಕುವ ಕಡುಹುಕಾಜರ ಕಾಲನೂರಿಗೆ ಕಳುಹಿ ಸಂದಣಿಸಿ (ತೊರರಾ. 
[ಕಡುಹ್ಕು (೮ ಕಡುಪು) * -ಕಾಜ)] 


೪-೬-೨೦). 


'ಕಡುಹುಗಳ್ಳೆ (ನಾ). ಭಾರಿಕಳ್ಳ ; ಪ್ರಬಲನಾದ ಕಳ್ಳ: ಕಡುಹು 


ಗಳ್ಳನು ಹಾದರಿಗನುಂ ಗಡಣೆಗಿವರೆನೆ ಶೂದ್ರಿಕಂ ಕುಲಗೆಡಿಕನಹ 
ಕೀಚಕನು ನೇಜೆ ಕಡಿವಡೆದರೆಂದೆಜಕಿದು ( ಬಸಪು ೧೧-೫೧). 
[*ಡುಹ್ಮು (ಆ ಕಡುವು) 4 ಕಳ್ಳ,] 
ಕಡೆ,, ಕಟಿ (ಕ್ರಿ). ೧. ಹಾಲು, ಮೊಸರು ಮೊದಲಾದುವುಗಳನ್ನು 
ಕಡೆಗೋಲಿನಿಂದ ಮಧಿಸು, ಹೊಸೆ: “ಕಡೆ- ಮಥನೇ, ಅವಸಾನೇ 
ಚ (ಶಮಧಾ); ಸುರಾಸುಕೆರ್‌ . . . ಪಾಲ್ಗಡಲನುಪಾಯದಿಂ ಕಡೆಯೆ 
(ಕಾವ್ಯಸಾ. ೯೩೮ ಶೂದ್ರಕ); ಶ್ರೀರಮಣಿಯಂ ದ್ವಿಷದ್ದಳ ಪಾರಾವಾರ 
ದೊಳುದಗ್ರ ಭುಜವಿಜಯ ಮಹಾಮೇರುವನೆ ಕಡೆದು ಪಡೆದಳವಾರುವು 
ನಿಲಿಸಿದುದುದಾತ್ತನಾರಾಯಣನಾ (ಪಂಪಭಾ. ೪-೧); ಉರೆವಣಿಸಿ ತೊಡ - 
ಗಿದರು ಕಡಲ ಕಡೆಯಲ್ಕೆಂದು (ನಂಬಿರ. ೧-೪); ಆರ ಹಾರೈಸಿದರೇನುಂಟು 
ಬರಿ ನೀರ ಕಡೆದರಲ್ಲೇನುಂಟು (ಪುರಂ ದ. ೧-೧೨೪ ಪಲ್ಲವಿ); ಕೆನೆವಾಲ 
ಕಡೆದು ನವನೀತಮಂತೆಗೆದು(ಜೈವಿಭಾ.೧-೭). ೨. ಶೋಧಿಸು; ಸೋಸು; 
ವಸ್ತ್ರಗಾಳಿತ ಮಾಡು: ಈ ಔಷಧಿಯನ್ನು ಬಟ್ಟಿ ಯಲ್ಲಿ ಸ್ವಲ್ಪ ಕಡೆದು 
ಕೊಡು (ರೂಢಿ). ೩. ಬೆಂಕಿ ಹುಟ್ಟಿಸುವುದಕ್ಕಾಗಿ ಮರದ ತುಂಡು 
ಗಳನ್ನು ಒಂದಕ್ಕೊಂದು ಉಜ್ಜು, - ತಿಕ್ಕು: “ಆರಣಿಃ .. . ಕಡ 
(ಡೆ) ದುವರೆಗೊಂಡು ಅಗ್ನಿಯಂ ಹುಟ್ಟಿಸುವ ಅರಣಿಯೆಂಬ ಮರಕ್ಕೆ 
ಹೆಸರು” (ಖಿದ್ದಾಂತಿ- ೧೮೯) ; *ಅರಣಿ - ಬೆಂಕಿಯನ್ನು ಮಾಡುವುದಕ್ಕೆ 
` ಕಡೆಯುವ ಕಟ್ಟಿಗೆ” (ಗಂಗಾಮ. ೧೩). ೪. (ಯಂತ್ರಕ್ಕೆ ಕೊಟ್ಟು) 
ರೂಪಿಸು ; ಕೆತ್ತು ; ತಿದ್ದು: ಅಮರ್ದಿಂಪೆ ತೊಯ್ದು ಕಪ್ಪುರವಳುಕಿಂ 
'ದಜಂ ಕಡೆದು ಕಂಡರಿಪಂನಲಮೆನ್ನ ನಲ್ಲಳಂ (ಪಂಪಭಾ. ೫-೧೬); 
ಪೊಳೆವ ನವಚಂದ್ರಕಾಂತೋ ಸಳಮಂ ಕಂಡರಿಸಿ ಕಡೆದುಮಾಡಿದವೊಲ್‌ 
(ಸುಕುಮಾ. ೧೨-೪೬) ; ನಿದ್ರೆಯ ಭರದಲಿರ್ದನು ನೀಲಗಿರಿಯನು 
ಸರಸಿಜೋದ್ಭವ ಕಡೆದು ಕೆಡಹಿದ ತೆಜ ದಲಸುರೆ €$0ದ್ರ (ತೊರರಾ. 
೫-೨-೩೮). ೫. (ಆಲಂ)ದುಃಖಿಸು; ಕಳವಳಿಸು. "ಕಟ್ಟುಕಡೆ' ಪರಾ, 


ಕಡ್ಮೆ ೧೪೩೨ ಕಡೆಗಂತಿ 


ಕಟೆ: ೧. ಕಂಡು ಬಲ್ಲೆ ಜ್ಞಾನ ಕಟ£ಟಿ3 ದು ಬಲ್ಲೇನಯ್ಮ (ಮೋಕ್ಷದೀ. ಕಡೆಗೆ ಮಾಡಿಕೊಳ್ಳು - ತನ್ನ ಪಕ್ಷಕ್ಕೆ ಒಲಿಸಿಕೊಳ್ಳು : ಅವನನ್ನು ತನ್ನ 
೮೨-೧೨). ೪. ಕೈಯಲ್ಲಿರುವುದು ಪಂಚಸೂತ್ರ ಪ್ರಮಾಣದಿಂದ ಕಡೆಗೆಮಾಡಿಕೊಂಡು ಇದ್ದಳು (ಮುಂಬಯಿ. ೫-೫೫). ಕಡೆಪೂರೈಸು - 
ಕಟ[ಟಿ)ದು ತಿದ್ದಿ ತೀರ್ಚಿ ಒಪ್ಪ ವಿಟ್ಟುದು ಲಿಂಗವು (ಮೋಳಿಮಾ, ಕೊನೆಯವರೆಗೆ ತಾಳು; ನಿಭಾಯಿಸು : ಅದೆಲ್ಲ ಅಷ್ಟಕ್ಕಷ್ಟೆ, 
೧೮೪-೬೯೪ ಅರ್ಥ); ತನ್ನಲಿಹ ಲಿಂಗವನು ಮನ್ನಿ ಸಲಿ ಕಜಸಿಯದೆ ಬಿನ್ನಣದಿ ಪೂರೈಸುವ ಮಾತಲ್ಲ (ರೂಢಿ). ಕಡೆಯಿಂದ ಎ ಕೈಯಿಂದ : ನನ್ನ 
ಕಟಿದ ಪ್ರತಿಮೆಗಳಿಗೆಜಗುವ ಅನ್ಯಾಯ ನೊ py (ಸರ್ವಜ್ಞ. ೧೯೯); |5| ಕಡೆಯಿಂದ ಸಾಧ್ಯವಾದುದನ್ನೆಲ್ಲಾ ಮಾಡುತ್ತೇನೆ (ರೂಢಿ). ಕಡೆವಿಡಿದು - 
ಸ್ವಾರಾಜ್ಯದೊಂದು ಘನ ಕನಸು ಕಂಡು ಕಟಿದಿಟ್ಟಿ ಆಗಿ ತ್ಯಾಗಿ ಪಕ್ಕವನ್ನು ಹಿಡಿದು; ಪಕ್ಕದಲ್ಲಿ; ಪಕ್ಕುವಾಗಿ : ಆ ವಿಜಯಾರ್ಧ 
(ಸೂರ್ಯಪಾ, ೧೬-೧೧) ; ತಾಯಿಯಂತೆ ಬಯ್ದು, ಅಂದು, ಕಟೆದು; ಪರ್ವತದ ಕಡೆವಿಡಿದು ಮೇಗೆ ನೆಗೆದ ವನನೇದಿಳಾ ಪ್ರದೇಶ ಮನೆಯ್ದೆ ವಂ 
ಅವನನ್ನು ದಾರಿಗೆ ತಂದಿದ್ದರು (ಬೆಳುಮ. ೨೬).'೬, ಕುಟ್ಟು ; ಕೊರೆ: ದಾಗಳ್‌ (ಆದಿಪು. ೧೩-೧೦ ವ); ಕಡೆವಿಡಿದು ಕಲಿಪಾರ್ಥನಂಬಿನ ವಡಬ 
ತನಗೆ ಇನ್ನೂ ತಿಳಿಯಲಿಲ್ಲೆಂದು ಅವನ ಮನಸ್ಸಿನೊಳಗೆ ಕಟ£ಟಿ]ಯು ನೆದ್ದುದು (ಕುವ್ಯಾಶ. ೩-೯); ಕಡೆದ ಕರುವಾಡದ ಕವಾಟದ ಕಡೆನಿಡಿದು 
ತ್ತಿತ್ತು (ಮು ೦ಬ ಯಿ. ೫-೨೭೩) ; ನನಗೆ ಅಶಾಭಂಗವಾದಂತೆನಿಸಿತ್ತು. |10 ಹೆೊಂಬೆಸದಲುಆಕ ಹೊಗರಿಡುವ (ತೊರರಾ. ೫-೨-೬೪). 
ಅದು ಮನಸ್ಸಿನಲ್ಲಿ ಕಟೆಯುತ್ತಲಿತ್ತು ( ಚೆಂದುಟ. ೨೪). | (ದೇ. ॥ ತಮಿ. ಕಡೆ; ಮಲ. ಕಡ; ಶುಳು. ಕೊಡ. ಕಡೆ; 
[ಜೀ. ॥ ತಮಿ. ಕಡೆ; ಮಲ. ಕಡ; ತುಳು. ಕಡೆ; ಕೊಡ. ತೆಲು. ಪರ್ಜಿ. ಕಡ) 
ಕಡೆ ಎ ಅರೆ; ಮಲೊ. ಗಟ್ಟಿ) ಕಡ್ಮೆ, ಕಡೆಯ, (ನಾ). ಅಂಗಳದಲ್ಲಿ ಅಲಂಕಾರಕ್ಕಾಗಿ ರಂಗವಲ್ಲಿ, 
ಕಡ್ಮೆ (ಕ್ರಿ). ದಾಟು; ಹಾಯ್ದುಹೋಗು : ಹಜಕಿಗೋಲ ಬಿಸುಟು ಹೂವು ಮೊದಲಾದುವುಗಳಿಂದ ಮಾಡಿದ ರಚನೆ; ಪೂವಲಿ; 
ಹೊಳೆಯಂ ಕಡೆವೆನೆಂಜೆಂಬ ತೆಜನಲ್ಲವೇೇ (ಸಮ್ಯಕ್‌. ೧೨-೨೧);|15, ರಂಗವಲ್ಲಿ: ಬಿಡುಮುತ್ತಿನ ಬಳಸಿದ ಕಡೆ ನಡುವಣ ಚಿಂಬೊನ್ನೆ ಪಟ್ಟವಣೆ 
ಮಾರ್ಟಡೆಗಳ ಕೂರ್ಬುಡುಗೆ, ಪೋರಬಯಸಿ ಕಡೆದರೇ! (ಪಾರಸಿ. ೩-೫೭). (ಆದಿಪು. ೪-೩೩) ; ಕತ್ತುರಿಯ ನೀರ್ದೆಳಿಪಂ ಪುದಿದಿರ್ದ ತೋರಮುತ್ತಿನ 
(ದೇ. 1 ತಮಿ. ಮಲ. ತುಳು. ಕೂಡ. ಕಡ; ತೆಲು. ಕಡಚು, ಕಡೆ ತಳ್ತ ಹೇನುಮಯ ಪುಷ್ಪದ ಪೂವಲಿ (ಜಗವಿ. ೯-೯೭) ; ಕಡೆಯೆಂಬ 


ಗಡಚು, ಗಡುಚು; ಪರ್ಜಿ. ಕಡ್ಪ್‌ ; ಗಡಟ. ಕರ್ಟ್‌ ; ಕುರುಖ್‌. | ನುಡಿ ಮೊಸರೊಳಾ ರೆಂಗವಲ್ಲಿಯೊಳಗಲ್ಲದಂತಾ ನಾಡೊಳೆಂದುಮಿಲ್ಲ 


ಕಟ್ಟಾ; ಮಲ್ತೊ. ಕಟಿ] (ಚೀರಮ. ೨-೮); ಕೆಪ್ಪೆರದ ಕಡೆ ಕುಸುಮವಲಿ ಅಗರುವಿನ ಪೊಗೆ 
ಕಡೆ (ಸಾ). ೧. "ಕೊನೆ; ಮುಕ್ತಾಯ; ಅಂತ್ಯ: *ಕಡೆ- ಮಥನೇ, |20 ತುಂಬಿಗಳ ಸೆಜಕಿವಿಡಿಯೆ (ಸಾಳ್ವಭಾ. ೨೦-೪೬). ಕೆಡೆಯೆ, : “ಕಡೆಯಮ 


ಆವಸಾನೇ ಚ (ಶಮಧಾ) ; ಪರೆಪಿನ ನೀಳದ ಕಡೆಯಂ ಮರುಳಂ ತವೆ ದೆಂದುಂ ಪೂವಲಿಯೆನುತುಂ ಧರೆಯೊಳ್‌ ಭಾವಿಸೆ ತಾಂ ರಂಗವಲಿಗೆ 
- ನೋಡಲಾಚಿದಂಬರತಳಮಂ ಕರಿದೆಂಬಂತೆ (ಸಂಪಭಾ. ೬-೨೦); ಕಳುಪಲೈ ನಾಮಂ 3 (ಕವಿಕಂ. ೧೭೭); ಚಳೆಯಂಗೊಟ್ಟಂಗಣದೊಳ್‌ ಕಡೆಯಂ 
ಕಡೆಯ ಬಾಗಿಲ್ವಾಡಂಬರೆಗಂ ಬಂದುದು . . . ಕನ್ಯಕಾ ನಿಕುರುಂಬಂ ಗುಡುವಾ (ಜಯಕಾ. ೮-೨). [?] 


(ಕಾದಂಉ. ೧೭೯) ; ಎಡೆಯಿಲ್ಲದ ಕಡೆಯಿಲ್ಲದ. . . ಚೆಲುವಂಗೆ ನಾನೊ | [ಕಡ್ಯೆ "ಕಡೆಯ್ಯ' ನೋ. 
ಲಿದೆ ಎಲೆ ಅವ್ವಗಳಿರಾ (ನುಹಾದೇೇ. ಕ. ೧೦೮-೨೫೦). ೨. ಸೆರಗು; |2| ಕಡೆಕಂಜಿ (ನಾ). (ಕರಾ) ಕೊನೆಯ ಕರು: “ಹಿಡಿಹುಲ್ಲನು, ತಿಂಡಿ 


ತುದಿ; ಅಂಚು: ಮತ್ತಿನ ಬೂತು ತಪಂಗಳೆಮ್ಮ ಪುರ್ನಿನ ಕಡೆಯೊಂದು ಕಾಳನು, ಉಂಡು ಬೆಳೆದೀ ಕರುವಿದು ಗಂಡು ಅಲ್ಲವು. ಕೊಂಡು ಬಂದೆನು; 
ಜರ್ವಿನೊಳೆ ತೀರ್ವುವು (ಪಂಪಭಾ. ೬-೮೧); ನಾಲ್ಕುಂ ಕಡಲ ಕಡೆವರಂ ಹಿಂಡಿನಲಿ ಕಡೆಕಂಜಿಯು ೨ (ಕಎಫು. ೧೮-೮). 
ದಿಗ್ವಿಜಯೋತ್ಸಾಹದಿಂ ಸಾಧಿಸಿದೆಂ ವಿಕ್ರಾಂತದಿಂ... ಬಿಟ್ಟಿದೇವಂ| | [4 ತುಳು. ಕಡೆಕಂಜಿ] 


(ಎಕ. 111, ಮಂಡ್ಯ. ೧೨೧-೯ ; 1235) ; 'ಕಣ್ಣ ಕಡೆ (ಶಬ್ಹಾ ನು. ೮೯ 


ಕಡೆಕಟ್ಟು (ನಾ). ಅಣಿ; ಅಚ್ಚುಕಟ್ಟು ; ಓರಣ (?) : ಎಡದ ಭಾಗದಿ 
ಪ್ರಯೋ). ೩. ಪಕ್ಕ; ಮಗ್ಗುಲು ; ದೆಸೆ: ಅಮಿತ ಬಲದೆರಡು ಕಡೆಂ 


ಗಿಂಡಿ ಬಲದ ಭಾಗದಿ ಹೊನ್ನ ಪಡಿಗ ಮುಂದಡ್ಡಣಿಗೆಯೊಳು ಎಡೆಗೊಂಡ 


ನಿಮಿರ್ವ (ಕಾವ್ಯಸಾ. ೪೬೬ ಶೂದ್ರಕ); ಅನ್ತ ಬನ್ನು ಬೆಳೆಕೆಆಕೆಯ ಪಡುವಣ | ಹರಿವಾಣವೆಸೆಯೆ ಕುಳಿತುದೊಂದು ಕಡೆಕಟ್ಟನ್ನೇನೆಂಬೆನನನ (ಭಕಚ, 
ಕಡೆಯಿಂ (ಎಕ. 811, ನಂಜನ. ೧೩೯-೧೭; 915) ; ಎಡಗೆಯ್ಮ ನೂಲ ೪-೬೧) ; ಮದುವೆಗೆಂದು ಕಟಕದ ಕಡೆ ಮುಟ್ಟ ಸಿಂಗರಿಸಿದ್ದ ಕಡೆಕಟ್ಟ 
ಪೀಠದ ಕಡೆಯೊಳ್‌ ಮುಯ್ವುದ್ಧಮಾಗೆ. .. ಒರ್ವಂ ನುಡಿದಂ (ಸ |. ನೋಡುತ ಬಂದು (ಭಳಚ. ೩೯-೨೬), [ಕಡ್ಮೆ? 4 ಕಟ್ಟು?) 


೫-೧೦೩); ಒಂದು ಕಡೆಯಲಿ ತಾಳಮದ್ದಳೆಯೊಂದು ಕಡೆಯಲಿ ಸರಸ 
ನೃತ್ಯಗಳು (ನಳಚ. ೩-೫೨); ನ್ಯಾಯ, ಸಂಪ್ರದಾಯ, ಇವೆರಡೂ ನಿನ್ನ |35 
ಕಡೆಯಲ್ಲಿ ವೆ(ಆರ್ಯಕ.೧೨).೪. ಎಡೆ; ಸ್ಥಳ: ಗೆಲವಂ ತೋಆದೆ ದುಃಖ 


|ಕಡೆಕಳ "ಕಡೆಗಳ್ಳ' ನೋ. 
ಕಡೆಕಾಲ "ಕಡೆಗಾಲ' ನೋ. 
'ಕಡೆಕೂಳು (ನಾ). ಊಟದ ಕಡೆಯ ಭಾಗ್ಯ ತುತ್ತು: ಹಾಳಾಗಿ 


ಮಸ್ಪ ಕಡೆಯೊಳ್‌ ಭೂತಂಗಳಾವಾಸದೊಳ್‌ ಸಲೆ ಬಲ್ಲರ್‌ ನಿಲೆ ಸಲ್ಲದೈ | ಹುಡಿಗೂಡಿಹೋದ ಕನ್ನಡನಾಡಿಗಿದಿರಾಗಿ ಬಂದು ನಿಂದು... ಕಾಳ 
(ಸೋಮೇಶ. ೧೫). ೫. (ಆಲಂ) ಕೊನೆಯ "ಸ್ಥಾನ; ಕೀಳು ರಕ್ಕಸನ ಕಡೆಕೂಳು - ಬಾಳಕವಾದ ನಾಡ ನಡುಮನೆಯ ಕಂಡೆ (ಗರಿ. 
ಸ್ಥಿತಿ : ei ಕಡೆಯೊಳಿರ್ಪದು ಜೀಯ ಸಸಾದ ೧೩-೬). [ಕಡ್ಮೆ * ಕೂಳ್ಳು (ಆ ಕೂಟ್‌,)] 

ಮೆಂಬುದುಂ (ಸಂಪಭಾ. ೬-೧೬); ನ್ಯಾಯನಿಲ್ಲದವ ನಾಯಿಗಿಂತ ಕಡೆ [1| ಕಡೆಕೇರಿ (ನಾ). ಒಂದು ಪ್ರದೇಶದ ಹೆಸರು: ಮು(? ಮೆ)ಂಗೂಟ 
(ಗಾದೆ). ವೋಜಂ ಕದೆ(? ಡೆ)ಕೇರಿಯನಾಳೆ (ಇಆ. X11, ೨೬೧-೧೧ ; 973). 

ಕಡೆಗಾಗು - ೧. ದೂರವಾಗು ; ಆಚೆಗೆ ಹೋಗು: ಎನಿತಾ [ಕಡ್ಕೆ? + ಕೇರಿ) 

ದೊಡಂ ತಾನು ಯುದ್ಧದಲ್ಲಿ ಕೌರವನಂ ಬಿಟ್ಟು ಕಡೆಗಾಗುವಂಥವನಲ್ಲ, |ಕಡೆಕೊಳ (ನಾ). ಒಂದು ಊರಿನ ಹೆಸರು: ಕಡೆಕೊಳವಂ ಜೆರ್ಮ್ಮ 
(ಭಾರಶಾಂ. ೧೪). ೨. ಹೊರಬರು; ಕಳಚಿಕೊಳ್ಳು : ಮುಷ್ಟಿ ವೆಯ ಬಿಡುತಿಆಕ್ಟೋಡೆ ಕಡೆಕೊಳದ ಗಾಮುಣ್ಣೂಗಳು (ಮೈಆರಿ. ೧೯೩೪, 
ಸಡಿಲವಾಗಿ ಚಾರುನ ಕೈಯಿಂದ ಭೂಪತಿಯ ಕೈ ಕಡೆಗಾಯಿತು!|45 ೩೮-೪; 11777 ಕಕ, [ಕಡ್ಮೆ 9+ ಕೊಳ್ಳ ?] 


(ಇಪ್ಪ 6. ೨೯೪). ೩. (ಉಳ) ಮುಟ್ಟಾಗು ; ಹೊರಗಾಗು. ಕಡೆಗಂತಿ “ಕಡೆಗಂದಿ' ನೋ, 


ಕಡೆಗಂದಲ್‌ ೧೪೩೩ 


ಕಡೆಗಂದಲ್‌ (ನಾ). (ಮೊಸರು) ಕಡೆಯುವ ಪಾತ್ರೆ, --ಮಡಕೆ : 
ಅಲ್ಲಿ ಗೋಪಿ ಕಡೆಗಂದಲೊಳ್‌ ಬೆಣ್ಣೆಗಳೆಯದುಟುಪಿಯೊಲೆಯೊಳುರ್ತಿ 
ಯುಗುವ ಪಾಲ್ಲಂದಲನಿಟುಪಿ ಬರ್ಪನಿತಜಕೊಳಾ ಕಡೆಗಂದಲಂ 
ಮಂತಿನೊಳ್‌ ಪೊಯ್ದೊ ಡೆದು (ಚಿಕವಂ. ೬೬-೧೮). [ಕಡೆ 4 ಕಂದಲ್‌,] 


ಕಡೆಗಂದಿ, ಕಡೆಗಂತಿ (ನಾ). ೧. ಬೆಳೆದ ಕರುವುಳ್ಳ ಹೆಸು : “ಬಸ 


ಯಣೀ, ಪ್ರೌಢವತ್ಸಾ- ಈ ೨ ಕಡೆಗಂದಿ” (ಹಲಾಯು. ೪೫-೧೧೫); 
ಕೆಲವು ಕಡೆಗೆಂದಿಗಳ ಬಾಲದ ಬಳಿಗೆ ಮೂಗಿಟ್ಟಿಡಿಗಡಿಗೆ ಮನ ನಲಿದು 


* * * ಹಿಂಡು ಹಿಂಡಿನಲಿ (ಕುವ್ಯಾವಿ. ೭-೫೧). ೨. ಕಡೆಯ ಕರುವನ್ನು 


ಈದ ಹಸು (ಕಿ). ಕಡೆಗಂತಿ; ೧. “ಚಿರಸೂತೆ, ವಷ್ಕಯಿಣೀ - ಕಡೆ 
ಗಂತಿಯ ಆಕಳು? (ನಾಚಿರಾ. ಕಿ). [ಕಡ್ಮೆ ಕಂದಿ] 
ಕಡೆಗಟ್ಟು, (ಕ್ರಿ). ಕೀಳುಮಾಡು ; ಅವಜ್ಞೆ ಮಾಡು: ಹುಟ್ಟ ಬ್ರಾಹ್ಮಣ 
ಜಾತಿಯನೆ ಕಡೆಗಟ್ಟ ಚಾತುರ್ವರ್ಣಗಳ ಸರಿಗಟ್ಟಿದಿನ್ನೀ ಜಾತಿ ಯಾವುದು 
ಲಿಂಗಧಾರಿಗಳೇ (ಬಿಜ್ಜಪು. ೬೧-೫೦). [ಕಡ್ಮೆ + ಕಟ್ಟು] 
ಕಡೆಗಟ್ಟು (ಕ್ರಿ). (ಬಿರುದಿನ) ಕಡಗವನ್ನು ಕಟ್ಟು (?) : ರಂಭಾ 
ಸ್ತ್ರೀಯನೇಡಿಸಿ ಗೀತೆ ಕಡೆಗಟ್ಟ[ಪಾಠಾಂ, ಟು, ಟ್ಟು]ಕೊಂಬರು ಶುದ್ಧ 
ಚಾರಿಯಲಿ (ನೋಹತ. ೧೮-೪೫). [ಕಡೆ (ಆ ಕಡೆಯ್ಯ) + ಕಟ್ಟು] 
ಕಡೆಗಟ್ಟು (ನಾ). ಕಡೆಯಲ್ಲಿ ಕಟ್ಟಿದ ಕಟ್ಟು (?) : ನಡುವೆ ಕಟ್ಟದ 
ಮೇಲ್ಯಟ್ಟನ ಹೊಕ್ಕುಳ ಹಲ್ಲೆಯ ತೊಂಗಲ್ಲಳಂ ಕದಾಯಿಯ ಕಡೆಗಟ್ಟನ 
ಪಚ್ಚೆಯ ಪಂಕ್ತಿಯ (ಕೇಶಿರ. ೧೦೦-೨೨). [ಕಡೆ + ಕಟ್ಟು] 
ಕಡೆಗಡಿ (ನಾ). ಕೊನೆಯ ಮೇರೆ; ಕಟ್ಟಕಡೆಯ ಎಲ್ಲೆ: ಅಮರರ್‌ 
ನೆರೆದುದು ತಮತಮಗೇಂ ಹೊಗಳ್ಳೆಂ ಭೂಮಿಯೆ ಕಡೆಗಡಿಯೆನಲು 
(ವೀರೇಚ. ೨-೩೧). [ಕಡ್ಮೆ + ಗಡಿ] 
ಕಡೆಗಣ್‌, ಕಡೆಗಣ್ಣು (ನಾ). ೧. ಕಣ್ಣಿನ ತುದಿ; ಕಣ್ಣಿನ ಕೊನೆಯ 
ಭಾಗ; ಕಟಾಕ್ಷ: ಕಟಾಕ್ಷಂ ಕೇಕರಮಪಾಂಗಮೆನಿಕುಂ ಕಡೆಗಣ್ಣ? 
(ವಸ್ತುಕೋ.' ೩೦-೧೬) ; ವನರುಹದಳನಯನೇ ನಿನ್ನನೆ ನೆನೆನೆನೆದಿರುಳೊ 
ಳೊಜಗದಿರೆ ಕಡೆಗಣ್ಣರ್ಳ ಮುನಿಸನಭಿನಯಿಪವೊಲ" ಕೆಮ್ಮನೆ ರಕ್ತಾಂ 
ಭೋಜರುಚಿಯನಿಬ್ಯುಳಿಗೊಳ್ಳುಂ (ಕವಿರಾ. ೧-೯೩) ; ಮುಳಿಸಂ ಪುರು 
ಡುಂಟುಮಾಡೆ ಜರ್ವಿದ ಕಡೆಗಣ್ಣ ಜರ್ಬುಗಳೊ (ಆದಿಪು. ೪-೧೦). 
೨. ಕಡೆಗಣ್ಣಿನ ನೋಟ; ಓರೆನೋಟ: ನಾರಿಯರ ಕಡೆಗಣ್ಣ 
ಹೊಯ್ಲಿನ ಧಾರೆಗಳುಕದನಾವನಾತನೆ ಧೀರನಾತನೆ ದಿಟ್ಟ (ಕುವ್ಯಾಆ- 
೧೩-೫೫). ಕಡೆಗಣ್ಣು : ೧. “ನೇತ್ರಯೋರಂತಾ-ಕಡೆಗಣ್ಣುಗಳು? 
(ನಾಟಿರಾ. ೧೨೨), ೨. ಕೌರವೇಂದ್ರಗೆ ಸಂಗರದ ಸಿರಿ ಸೊಗಸಿನಲಿ 
ಕಡೆಗಣ್ಣ ಸೂಸಿದಳು (ಕುವ್ಯಾದ್ರೋ. ೧೮-೩೭) ; ಕಡೆಗಣ್ಣು ಸವಿ ನುಡಿ 


ನಿಡುಹುಬ್ಬಿನ ಬೇಟ (ಕಂನವಿ. ೨೧-೨೫). ೩. (ಆಲಂ) ಅನಾದರ ; | 


ತಿರಸ್ಕಾರ: ಹೆಂಡತಿಯು ಕಡೆಗಣ್ಣಿನಿಂದ ನೋಡುವಳೀಗೆ (ಪುರಂದ. 
೧-೨೬-೨), [ಕಡೆ + ಕಣ್‌) 

ಕಡೆಗಣಿಕೆ (ನಾ). (ಆಲಂ) ಕಡೆಗಣಿಸುವಿಕೆ; ಹೀನವಾಗಿ ಕಾಣು 
ವಿಕೆ: ತಿರಸ್ಕಾರ; ಉಪೇಕ್ಷೆ; ಅವಮಾನ; ಕಡೆಗಣಿಕೆ * (1೧61210. 
ಇಂಕನಿ). (ಕಡೆಗಣಿಸು, 4 -ಇಕೆ] 


ಕಡೆಗಣಿಸು (ಕ್ರಿ). (ಆಲಂ) ಅಲಕ್ಷಿಸು; ತಿರಸ್ಕರಿಸು; ಅವಜ್ಞೆ 40 


ಮಾಡು: *ಕಡೆಗಣಿಸು- ಅವಜ್ಞಾಯಾಂ  (ಶಮಧಾ) ; ಅರಸನದಂ 
ಕಡೆಗಣಿಸೆ ಕೆಮ್ಮಗಿರ್ದಂ (ವಡ್ಡಾರಾ, ೧೬೯-೨೪); ಎಮ್ಮಂ ಕಡೆಗಣಿಸಿ 


ನಿಮಗೆ ನೆಗಟ್ಟುದು ದೊರೆಯೇ (ಪಂಪಭಾ. ೧೧-೧೨೮) ; ಬಿಡುಗಣ್ಣರ | 
| 
ಗೆಡಣಂಗಳ ಕಡೆಗಣಿಸಿ ಒಡನೆ ನಾರಾಯಣನುರವ ಸೇರಿದ ಸಿರಿಮಡದಿ | 


ಯಡಿಗೆ ನಂದಿಫೆನು (ಹದಿಬ. ೫-೨); ಅಮ್ಮನನ್ನು ಕಡೆಗಣಿಸಿ ಎಂದು 
ನಾನು ಹೇಳುವುದಿಲ್ಲ (ಸದ್ಮಸ. ೨೦೩). " [ಕಡ್ಮೆ ಗಣಿಸು) 


ಕಡೆಗಾಣ್‌ 


ಕಡೆಗಣಿಸ್ಕು "ಕಡೆಗಾಣಿಸು' ನೋ. 
ಕಡೆಗಣ್ಣು (ಕ್ರಿ). ೧. - ಕಡೆಗಣಿಸು, : *ಕಡೆಗಣ್ಣು (ಕಡೆಕಣ್ಣು) - ಅವ 
ಜ್ಞಾಯಾಂ (ತಿರಸ್ಕರಿಸು) * (ಶಮಧಾ); ಸಿನಗಂತು ಸೀತೆಯೇ ಸೀತೆ 
ಕಡಂಗಿ ಕಾಯ್ದು ಕಡೆಗಣ್ಣಿದಳಪ್ಪೊಡೆ ಧಾತ್ರನಿಂ ತೊದಳ್ವಾತಿನೊಳೀನೊ 
ಶ್ರ ಪಾಂಡವರ ಕೆಯ್ಯೊಳೆ ನಿನ್ನ ನಿಸೇಕಮಾಗದೇ (ಪಂಪಭಾ. ೯-೪೯); ತಪೋ 
ವನವ ಕಾಣುತ್ತ ಕಡೆಗಣ್ಣಿ[ಪಾಠಾಂ. ಕಡೆಗಣಿಸಿ] ಪೋರ್ದೊಡೆ ಕೇಳ್ದು 
ಮುನಿ ಮುನಿವನಲ್ಲದೆ (ಹಚಕಾ. ೬-೫೯) ; ಉಪಮಾನವಸ್ತುವಿರ್ಪುದೆಂದು 
ಪಮೇಯವಸ್ತುವಂ ಕಡೆಗಣ್ಣಿ ಪೇಟ್ವುದುಂ ಪ್ರತೀಪಂ' (ಅಪ್ರತಿ. ೪೦-೪) ; 
ಕಡೆಗಣ್ಣುವರೈ ಬಾಗಿದರಂ (ಸೌನಂದ. ೮-೩೯). ೨. (ಆಲಂ) 
10| ಕೇಳಾಗು; ಪರಾಜಿತವಾಗು(?); “ಹಿಂಜರಿ” (ಶಾಪಮಂ. ಕೋಶ): 
ಪಾಯ್ವ ಪುಲಿ ಪೊಯ್ವ ಸಿಡಿಲ್‌ ಹಿಡಿವುಗ್ರ ಪನ್ನಗಂ ಸುಡುವ ದವಾಗ್ನಿ 
ಬಾಧೆ ಕಡೆಗಣ್ಣುಪುಡೆಂದೊಡೆ ತೇರಿದಾಳದೀ ಕಡುಗಲಿ ಗೊಂಕಭೂಪತಿಯ 
ಭವ್ಯತೆ ಕೇವಳಮೇ ನಿರೀಕ್ಷಿಸಲ್‌ (ಇಆ. 2೭1೪, ೧೫ ; 1123; ಶಾಪಮಂ. 
೬೦-೩೬೯ ನೋ). [ಆ ಕಡೆಗಾಣ್‌ + -ಚು) 
15 ಕಡೆಗೆಣ್ಣಿ (ನಾ). ಕಡೆಯುವ ಹಗ್ಗ ; ಕಡೆಗೋಲಿಗೆ ಸುತ್ತಿ ಎಳೆಯುವ 
" ಹಗ್ಗ: ಪೆಡೆ ಪಲವಪ್ಪ ವಾಸುಕಿ ಮಹೋರಗನಂ ಕಡೆಗಣ್ಣಿ ಮಾಡಿ ಪಾಲ್ಗಡ 
ಲನುಪಾಯದಿಂ ಕಡೆಯೆ (ಕಾವ್ಯಸಾ. ೯೩೮ ಶೂದ್ರಕ). [ಕಡ್ಮೆ + ಕಣ್ಣಿ] 
ಕಡೆಗಣ್ಣು "ಕಡೆಗಣ್‌' ನೋ. 
| ಕಡೆಗಣ್ಣೇ ಯ್‌ (ನಾ). 'ಕಣ್ಣ ಕೊನೆಯ ನೋಟದಿಂದಾದ ಗಾಯ; 

20, ಓಿರೆನೋಟದ ಆಕರ್ಷಣೆಯಿಂದಾದ ಬಾಧೆ; ಅಪಾಂಗಘಾತ: 
ನೀಜಕೆಯರ ನಿಡಿಯ ಕಡೆಗಣ್ಣೇಖಕಿಂದೆರ್ದೆ ಬಿರಿಯೆ ಬಲ್‌ಕ ಮಲರಂಟು 
ಗಳಿಂ ಮಾಜ ಮಿಳಿರ್ದಿಸದೆ ಮಸಕದೆ ತೋಣದೆ ಮಾಜ್ದಪನೆ ತನ್ನ 
ಸೊಬಗನನಂಗಂ (ಲೀಲಾವ. ೪-೪೯).  [ಕಡೆಗಣ್‌ * ಏಜ್‌] 

ಕಡೆಗಣ್ವೆಳೆಗು (ನಾ). ಕಡೆಗಣ್ಣಿನ ಹೊಳಪು; ಕಟಾಕ್ಷದ ಕಾಂತಿ: 
25| ಬಳೆಗೈಯೆತ್ತಿ ಬಗಸೆಗಣ್ಣಳ' ಕೋಮಲೆಯರ್‌ ಪಾಟತಸುತೀಕ್ಷಿಪ ಕಡೆಗಣ್ಣೆಳ 
ಗೆಸೆದುವು (ಜಯಕಾ. ೧-೪೧). (ಕಡೆಗಣ್‌ + ಬೆಳಗು) 
ಕಡೆಗಳ, (ನಾ). ಕೊರಳ ತುದಿ; ಗಂಟಿಲು : ಒಳಗೆ ಬೆಳೆದುದು ನೈರ 
ಶಿಖಿ ಕಡೆಗಳಕೆ ಹಾಯ್ದು ದಕ ಜನನಿಜನಕರ ಬಲುನುಡಿಗಳಲಿ (ಕುವ್ಯಾಆ. 
೬-೧೬). [ಕಡ್ಯೆ + ಗಳ್ಳ (ಎ ಗಲ್ವ)) 

30 ಕಡೆಗಳ್ಳ, ಕಡೆಕಳ (ನಾ). ರಣರಂಗದ ಕೊನೆಯ ಭಾಗ: 
ಕರ್ಮವೆಂಬ ಅಂಕದೊಡನೆ ತೊಡರಿದೆ ಬಿನ್ನಪವನವಧಾರು ನಿಮ್ಮಾಳಿನ 
ಭಾಷೆಯ ಕಡೆಗಳಕ್ಕೆ ನೂಂಕುವೆ ಕೆಡಹುವೆನಂಕವ ಕರೆದರೋ ಎನಿಸಿದರೆ 
ನಿಮ್ಮಾಳಲ್ಲಾ (ಬಸವ. ೬೯೯). ಕಡೆಕೆಳೆ: ಮಾರ್ಪ್ಪಡೆಯ ವಿರೋಧಿಯಂ 
ತವಿಸಿ ನೋಿದರಂ ಮುಣಕದಾನ್ತುದಗ್ರರಂ ಕಡೆಕಳಕಿಕ್ಕಿ (ಎಕ. ೪111, 

3 ಸಾಗರ. ೧೫-೩೪ ; 1218). [ಕಡ್ಕೆ + ಕಳ್ಳ) 

ಕಡೆಗಾಣ್‌, ಕಡೆಗಾಣು (ಕ್ರಿ). ೧. ಕೊನೆಯನ್ನು ಕಾಣು; ಕೊನೆ 

ಮುಟ್ಟು; ಪಾರಾಗು : ಕ್ಷಯಮಣಮಿಲ್ಲ ಕೇಳ್ದು ಕಡೆಗಂಡವನಾನನು 
ಮಿಲ್ಲೆನಲ್‌' ತದಕ್ಷಯ ನಿಧಿ ತಾನೆ ತನ್ನನೊಸೆದೋಲಗಿಪಂಗೆ (ಪಂ ಪಭಾ. 
೧-೫) ; ಕಡೆಯಿಲ್ಲದ ಸಂಸಾರದ ಕಡೆಗಾಣಲ್‌ ಬಗೆನೆಯಪ್ಪೊಡೆ (ಅಜಿಪು. 
೨-೬೩) ; ಪುಳಕದ ಹಾದಿಗೆಂದು ಪಥವಪ್ಪುದು ಕಣ್ಗಳ ಕೋಡಿಗೆಂದು 
ನೀರ್ಗಳ ಕಡೆಗಾಣ್ಬದು (ಸಂಪಾಶ. ೨); ಕ್ರಮವಜಕಿದೀತನ 
ನುತಿಸಲೈ ನಿಗಮಾಗಮಶಾಸ್ತ್ರ ಕಡೆಗಂಡುದಿಲ್ಲ (ಮೋಹತ. ೨೯-೪೫). 
ಕಡೆಗಾಣು : ೧. ಮಂತ್ರನಿಚಾರದಲ್ಲಿ ಕಡೆಗಾಣ: ವುದು ಅಶಕ್ಕವಾಜ್ದ 
ರಿಂದ (ಕೃವಾಉ. ೭); ನಡೆಯಲಸದಳವಾದ ಕಡೆಗಾಣದಿಹ ಹಾದಿ ಹಿಡಿದು 

45 ನೀನಿರಲು (ಕಎಪು. ೨-೨). ೨. ಅಸ್ತಮಿಸು; ಮುಳುಗು : ನಳಿನಾಪ್ರಕಡೆ 

ಗಂಡ ಬಳಿಕ ಪಶ್ಚಿಮನಭದಿ ಸಂಜೆಗೆಂಪಡರ್ದುದಾಗ (ನವಮೋ. ೧೧-೨೩). 


ಕಡೆಗಾಣಿಕೆ ೧೪೩೪ ಕಡೆಗೋಡಿಪೋಗು 


ಕಡೆಗೀಲು "ಕಡೆಗೀಲ್‌' ನೋ. 
ಕಡೆಗು (ನಾ). ಒಂದು ಬಗೆಯ ತಿಂಡಿ: ಆ ದಿನ ಗಂಜಿ ಊಟಿ, 
| ಅರಳ ಹಿಟ್ಟಿನ ಪಾನಕ, ಹೆಸರು ತಿರುವಿದ ಕಡೆಗು (ಸಕಾಕ್ತಿ ೧೯). 


೩. (ಆಲಂ) ಅಲಕ್ಷಿಸು; ತಿರಸ್ಫರಿಸು; 'ಉಪೇಕ್ಷಿಸು: ಸೀನೆನ್ನಂ 
ಕಸಿಗೆಂಡ ರೀತಿಯಳಲಂ ಪುಟ್ಟಿ ಪ್ಪುದೋ ನಾಥನೇ (ಮೈ. ಸೂಮೆ. ಮ) 
ದಾನಮೂರ್ತಿಯಾಗಿ ಕೃಷ್ಣಪ್ಪನವರು ಲಕ್ಷ್ಮಿಯನ್ನು ಕಡೆಗಂಡಿದ್ದರು | 


(ಉನಾಮಿ, ೨). (ಕಡ್ಕೆ * ಕಾಣ್‌] [?) 
ಕಡೆಗಾಣಿಕೆ(ನಾ).(ಆಲಂ)ತಿರಸ್ಥಾರ; ಅಲಕ್ಷ್ಯ; ಉಪೇಕ್ಷೆ: ಕಾಣುತೀ | $ ಕಡೆಗುಂಡು (ನಾ). ಕಡೆಯುವ ಗುಂಡು; ರುಬ್ಬುಗುಂಡು: ಬಳಿಯಲ್ಲಿ 
ರಖಪತಿಯ ಚಾಪಕೃಪಾಣ ಬಾಣವನೇಲಳಿಯ ಕಡೆಗಾಣಿಕೆಯಲೀಕ್ಷಿಸಿ ಕಲ್ಲಿನ ಒರಳು ಮತ್ತು ಕಡೆಗುಂಡು Rak pS 
ಮಹಾದೇವರಿದ ಕಂಡೆವಲ (ತೊರರಾ. ೪-೩-೧೯). [ಕಡೆಸಾಣ್‌ + -ಇಕೆ] | | [ಕಡೆ * ಗುಂಡ್ಕು] 
ಕಡೆಗುಣಿಸು, ಕಡಿಗಣಿಸ್ಮು (ಕ್ರಿ). ೧. ಕೊನೆಮುಟ್ಟಿಸು; ಪೂರ್ಣ |ಕಡೆಗೂಸು (ನಾ). ಕೊನೆಯ ಮಗು; ಕಡೆಗೆ ಹುಟ್ಟದ ಮಗು (8). 
ಗೊಳಿಸು; ನೆರವೇರಿಸು: ನಾನಾನರ್ಣದ ಹೇಮನ ಭಾವಿಸಿ ಒಂದಜಲ್ಲಿ | | [ಕಡ್ಮೆ + ಕೂಸು) 
ಕಡೆಗಾಣಿಸಿದ ಮತ್ತೆ ಭಾವನೆ ಬಣ್ಣ ಒಂದಲ್ಲದೆ ಮತ್ತೆ ಭಾವಿಸಲಿಲ್ಲವಾಗಿ |19 | ಕಡೆಗೆಡು (ಕ್ರಿ). ಕೊನೆಯಿಲ್ಲದಾಗು; ಅನಂತವಾಗು; ಶಾಶ್ವತ 
(ನೋಳಿಮಾ. ೧-೧); ವೈದ್ಯನು ತನ್ನ ವಚನವನ್ನು ಬಹು ಜಾಗ್ರತೆಯಿಂದ ವಾಗು: ಕೆಡದ ಸಂಪದವದು ಕೇಡಿಲ್ಲದಾನಂದ ಕಡೆಗೆಟ್ಟ ಸೊಬಗಿನ 
ಕಡೆಗಾಣಿಸಿದನು (ಮುಂಬಯಿ. ೪-೭೮). ೨. (ಆಲಂ) ಅಲಕ್ಷಿಸು ; | ಬದುಕು (ಭರಚ. ೬೮-೯೩). [ಕಡ್ಕೆ ೫ ಕೆಡು] 
ತಿರಸ್ಕರಿಸು; ಉಪೇಕ್ಷಿಸು : ನವನಾಗರಿಕತೆಯ ಹುಚ್ಚು ಹಿಡಿದು ನಾವು | ಕಡೆಗೆನ್ಸೈ (ನಾ). ಕೆನ್ನೆಯ ಪಳ್ಳ, ಕೊನೆ; ತುದಿಗೆನ್ನೆ: ಜಿನುರಿಂ 
ಜೀವನ ಮೌಲ್ಕಗಳನ್ನು ಕಡೆಗಾಣಿಸಿದ್ದೇವೆ (ಧರ್ಮ ಸಾ. ೯೫); ಕೈ ಕಡೆಗೆನ್ನೆಯ ad ಬೊಟ್ಟು (ಶಮದ. ೧೭೬೨ ಪ್ರ ಜಟ 
ಹಿಡಿದ ಹೆಂಡತಿಯನ್ನು ಕಡೆಗಾಣಿಸುವುದು ಧರ್ಮವಲ್ಲ (ಕಾವೇರಿ. ೪೧). 15 [ಕಡ್ಮೆ * ಕೆನ್ನೆ] | 
ಕಚಿಗಣಿಸ್ಮು: ೨. ಗಂಡನ ಡೆಸೆಪುತ್ತಮರೆಂ ಕಂಡಡೆ ಕಡೆ| [ಕಡೆಗೆಯ್‌ (ಕ್ರಿ). ಕಡೆದು ರೂಪಿಸು; ಕೆತ್ತು: ಎಳಿಖುಂಚಂ ಕಡೆ 
"೨.೬990. ಗಾ]ಣಿಸುವರ್‌ (ಸಮಪ. ೫-೯೭). -೩. ಕೊನೆಮುಟ್ಟು ; | ಗೆಯ್ದು ಕಂಡರಿಸಿ ನೀಳ್ದಿಟ್ಟಂತೆ (ಉದ್ಭಟ. ೧೨-೧೧೯). 
ಬ ರಗೊಳ್ಳು : ಅವುದಜ ಕಾಣ್ಮೆಯಿಂ ತಣಿವು ಕಡೆಗಣಿಸದೆ ಆದು | [ಕಡೆ + ಕೆಯ್‌,] 
ಬ ನಚನಕೆಂ (ನಾಚರಾ ಕಿ). [ಕಡೆಗಾಣ್‌ + -ಇಸ್ಮು] ' |ಕಡೆಗೊಡೆಕಲ್‌ (ನಾ). ಒಂದು ಪ್ರಡೇಶದ ಹೆಸರು (?): ಬಟ್ಟ 
ಕಡೆಗಾಣು "ಕಡೆಗಾಣ್‌' ನೋ. 


20, ಗೆಜಕಿಯ ಏರಿ ಉಳಗಾಗೆ ಬನ್ನು ಕಡೆಗೊಡೆಕಲ್ಪುಣುಸೆಯೆ ಅನ್ರೆ ಬನ್ನು 
ಪೇರಲವದಾ ಬಕ್ಕಣವಲ್ಯಣೆಯೆ (ಎಕ, 1x (8), ಬೆಂಗಳೂ. ೧೫೧-೪೦ ; 


ಕಡೆಯು (ಕ್ರಿ). ಕೊನೆಯವರೆಗೆ ಕಾಪಾಡು, ರಕ್ಷಿಸು: 


ಬಂಗಳಂ ತರಿದೆನ್ನ ಕಡೆಗಾಯಬೇಕೆಂದನು (ತುರಂಗ. ೪೭-೫). ಸ | 828). [?) 
(ಕಡ್ಕೆ * ಕಾಯ್ದು (ಆ ಕ್ಶಾ) ಕಡೆಗೊಳ್‌ (ಕ್ರಿ). ಕಡೆಯಿಸಿಕೊಳ್ಳು; ಮಥನಕ್ಕೆ ಗುರಿಯಾಗು; 
ಕಡಲ್‌ (ನಾ). ಕಾಲಿನ ತುದಿ; ತುದಿಗಾಲು : ಅಬ್ಬರಿಸಿ ಕಡೆಗಾ ಕುಬ್ಬವಾಗು: ಕೇಳ್ವವರ ಪೇಳ್ವವರ ನೋಳ್ಪಾತುರೆದಿ ನುರ್ಗಿ ಪೋಸ 
ಲಿಂಬೆ ಹೊಯ್ದನು ಹಾಯ್ದು ಮುಂದಲೆಗೆ (ಕುವ್ಯಾದ್ರೋ. ೧೪-೧೦). 25 ವರ ಬರ್ಪವರೆ ತುಮುಲಮೇರ್ದುದು ಕಡಲ್‌ *ಕಡೆಗೊಂಡವೋಲ್‌ 
[ಕಡೆ + ಕಾಲ್‌] (ಶ್ರೀರಾಮಾ. ೮೬೫-೩೯೩). (ಕಡೆ, + ಕೊಳ್ಳು) 


ಕಡೆಗಾಲ, ಕಡೆಕಾಲ (ನಾ).೧. ಕೊನೆಯ ಸಮಯ ; ಅಂತ್ಯುಕಾಲ: | |ಕಡೆಗೊಳಿಸು (ಕ್ರಿ). ೧. ಕೊನೆಗೊಳಿಸು; ಪರಿಹಾರ ಮಾಡು: 
೪, ೧ಡೇ  ಸರಳಲಾವವನೆಡ್ಚಡಾಗಳೆ ನಿಮಗೆ ಕಡೆ ಗಾ ಲ [ಪಾಠಾಂ. |. ಬಂಧನವ ಕಡೆಗೊಳಿಸದೋದುಗಳಿಂದ RI (ಗಗ ತಾ. ೧೭-೫೩). 
ಕೆ:ಂಹುದು, ಕಡೆಯಹುದು] (ಕುವ್ಯಾಕ. ೬-೮); ಪತಿಗೆ ಕೇಡಕ್ಕೆ | ೨. (ಆಲಂ) ತಿರಸೃಠಿಸು; ಕಡೆಗಣಿಸು; ಬಿಡು: ನೀರ ಕಡೆ 
ಕಲೆಗೆ ಕಡೆಗಾಲಮಾಗದಿರ್ಕೆ (ಚಿಬಪು. ೯-೧೧) ; ಕಡೆಗಾಲದಿ ಕೈಮುಗಿ [801 ಗೊಳಿಸುತ್ತೆ ಶುದ್ಧ ಕ್ಷೀರಮಂ ಸಂಗ್ರಹಿಪ ಫಳ (ಗಗತಾ. ೧೩-೪೫). 


ಯಲು ದೈತ್ಮಂ ಎಂದನು ಹರಿ, *ಹೆಸರುಳಿಯಲಿ ನಿತ್ಯಂ” (ನಿಜದ. | ” [ಕಡೆ bs +- -ಇಸ್ಕು] 

೨೫-೧೩). ೨. ಪ್ರ ಳಯಕಾಲ: ಕಡೆಗಾಲ ಭೈರವನಂತೆ ಬಿಡೆಯ; ji (ನಾ). ಕೊನೆಗೆ ಉಳಿದಿರುವ ಕೊಳ್ಳಿ ಗ ಸುಟ್ಟು ಉಳಿದಿ 
ನಿಲ್ಲದೆ ಬಂದ ಯಾದೆವರಾಯನ ಪಡೆಯನೆಲ್ಲವ ಸವರುವೆನು (ಮೋಹತ. ವ ಸೌಜಿಯ ತುಂಡು: ಅರಸನಾಶ್ಚ 4 ರ್ಯ ಮಾಸಸನಂತೆಗೆಯ್ದೆನೆಂದು 
೩೭-೩೯). ಕಡೆಕಾಲ: ೧. ಕಡೆಕಾಲದಲ್ಲಿ ಅವಳ ಆ ಪುತ್ರರು ಬಂದು il ಗಳುಮನಸ್ಥಿಶಕಲಮುಮಂ ಪುಂಜಿಸಿ (ವೃ ಸವಿ. ೩೯-೫೦ ವ). 
ಸುತ್ತೂ ಅವಳ ಕಿವಿಯಲ್ಲಿ ಘಟ್ಟ ಯಾಗಿ. ಹರಿನಾಮ ಸ್ಮರಣೆಯನ್ನು | [ಕಡೆ * ಕೊಳ್ಳಿ] 


1551 


ಮಾಡಿದರು (ಅರ್ಕಮಾ. ೬೪). [ಕಡೆ + ಕಾಲ,] | | ಕಡೆಗೊಳ್ಳು (ಕ್ರಿ). ಅಂತ್ಯವಾಗು ; ಮುಗಿ: ಕೈಕೊಂಡ ಕೆಲಸ ಕಡೆ 
ಕಡೆಗಿ (ನಾ). ಒಂದು ಬಗೆಯ ಸಸ್ಯ: ಹಾಡಂಗ್‌, ಕಡೆಗಿ (ನೈ. | ಗೊಂಡಿತು (ರೂಡಿ). [ಕಡ್ಕೆ + ಕೊಳ್ಳು, (ಆ ಕೊಳ್‌] 
ಭೂ) 1) | | ಕಡೆಗೋಡಿ (ನಾ). ಕೆರೆ ಮೊಡಲಾದುವುಗಳಲ್ಲಿ ಹೆಚ್ಚಿನ ನೀರನ್ನು 


ಕಡೆಗಿರ್ಚು (ನಾ). ಕೊನೆಗಾಲದ ಬೆಂಕಿ; `ಪ್ರಳಯಾಗ್ತಿ: ಕೆನ್ನೀ| 


(. ಹೊರಗೆ ಹರಿಯಬಿಡಲು ಮಾಡಿರುವ ಸ್ಥಳ; ತೇಜ “ಪರೀ 
ರ್ಪೊನಲ್‌ ಕೋಡಿವರಿದು ಮಖಶಿಖಿಯುರಿಯೆ ಜಗದ ಕಡೆಗಿರ್ಚ್ಹವೋಲ್‌ 


40 ವಾಹಃ, ಜಳೋಚ್ಛ್ಛ್ವಾಸಃ - ಈ ೨ ಕಡೆಗೋಡಿ* (ಹಲಾಯು. ೧೧೨-೫೫); 


(ಸ(ಉಮಾ. ೭೧೬-೨೧೦), [ಕಡ್ಕೆ + ಕಿರ್ಚು (ಎ ಕಿಚ್ಚು) | ಕಡೆಗೋಡಿಗಳಿಂಜಿ ಮೆಆಿವ ಬಲ್ಲೆಲ್‌ಗಳಾ ಪೊಡವಿಯೊಳೆಸೆದಿರುತಿಹವು 
ಕಡೆಗೀಲ್‌, ಕಡೆಗೀಲು (ನಾ). (ಬಂಡಿಯ ಗಾಲಿ ಕಳಚದಂತೆ| | (ಕುರಾಸಾಂ. ೨-೩೪); ಕಂಗಳ ಘನಸರೋವರದಿಂದ ಕಡೆಗೋಡಿಯಲಿ 

ಅಚ್ಚಿನ) ಕಡೆಯಲ್ಲಿ ಹಾಕುವ ಮೊಳೆ; ಕಡಾಣಿ: “ಅಣಿ, ಆಸ್ಲಿ | | ಜಲವಿಳಿದು (ನಿಭಾಗ. ೧-೧೦-೧೫). 

ಆಗ ಶೀಲಿಕಾ- ೨೮. ಪಿ ಕಡೆಗಿ (ಲ್‌? (ಹಲಾಯು. ೭೪-೨೯೫). [ಕಡ್ಮೆ + ಕೋಡಿ] 


ಕಡೆಗೀಲು: ಕಡೆಗೀಲಿಲ್ಲದ ಬಂಡಿ ಜೊಡೆಗೆಡೆವುದು ಮಾಬುದೆ ಕಡೆ ಆ | ಕಡೆಗೋಡಿಪೋಗಿಸು "ಕಡೆಗೋಡಿವೋಗಿಸು' ನೋ. 
ಗೀಳು ಬಂಡಿಗಾಧಾರ (ದೇದಾವ ೧-೨). [ಳಡ್ಕೆ* ಕೀಲ್‌) । (ಕಡೆಗೋಡಿಪೋಗು "ಕಡೆಗೋಡಿವೋಗು' ನೋ. 


ಕಡೆಗೋಡಿವರಿ ೧೪೩೫ ಕಡೆನೇಣ್‌ 


ಕಡೆಗೋಡಿನರಿ (ಕ್ರಿ). ತುಂಬಿ ಕೋಡಿ ಬೀಳು; ಹೊರಸೂಸಿ ಹರಿ:| | ಕಡೆಗೋಲು "ಕಡೆಗೋಲ್‌ ' ನೋ. 
ಕಡೆಗೋಡಿವರಿದುವೆನಗಯ್ಶಾ ನಯನದ ಸುಖಜಲಂಗಳು(ಬಸವ. ೮೪೭); | ಕಡೆಗೋಲ್ಬಳ್ಳಿ (ನಾ). ಕಡೆಗೋಲಿಗೆ ಸುತ್ತುವ ಬಳ್ಳಿ ; ಕಡೆಹಗ್ಗ: 


ಹೃದಯ ದಯಾಮೃತವಾಹಿನಿ ವದನದೆ ಕಡೆಗೋಡಿವರಿದುದು (ಜಗ ಎ. | 
೧-೨೮); ಕಡೆಗೋಡಿವರಿವ ಕಾಂತಿಯ ಕಡಲೊಳಗಣ ವಂಣಿಪೊಲೆಸೆವ | 


ಶಿಶುನಂ ಶಚಿ ಕಂಡು (ಅನಂಪು. ೫-೨೨); ಮಡದಿಯರ ಸುಯ್ವ ಕಂಪುಂ | 831 


ಮುಡಿಯಲರ್ಗಳ ನಜುಗಂಪುಂ ಗಡಣಿಸಿ ಕಡೆಗೋಡಿವರಿದುವೊಡ್ಡೋಲಗ! 
ದೊಳ್‌' (ಕಬ್ಬಿಕಾ. ೧೨೯); ಕಡೆಗೋಡಿವರಿವನುರಾಗರಸದಲೆ ಮೂಡಿ | 
ಮುಳುಗಿತು ತನು (ನಿಭಾಗ. ೩-೬-೩೬); ಘನ ನವಫೃತವ ತಂದೆಆಕಿದರು 
ಪತ್ರಭಾಜನ ತುಂಬಿ ಕಡೆಗೋಡಿವರಿಯೆ (ಮೋಹತ. ೩-೫೪). | 
[ಕಡೆಗೋಡಿ + ಪರ್ಕಿ] 

ಕಡೆಗೋಡಿವರಿಯಿಸು (ಕ್ರಿ). ಕೋಡಿ ಹರಿಸು; ತುಂಬಿ ಹೊರಸೂಸು | 

ವಂತೆ ಮಾಡು: ಕಣ್ಣ ತವಕಮಂ ಕಡೆಗೋಡಿವರಿಯಿಸುವ ಕೂಪಿಂಗನು ; 

ರೂಪಮಾಗಿ . .. ಮತ್ತಗಜದುತ್ತರದೇಸೆಯಂತೆ ಚಿತ್ತಮಂ ತೊತ್ತಟ 

ದುಟ್‌ದು (ಅನಂಪು. ೧೧-೨೭ ವ). [ಕಡೆಗೋಡಿವರಿ + -ಇಸ್ಕು] 

ಕಡೆಗೋಡಿವಿಡು (ಕ್ರಿ). ತುಂಬಿ ಕೋಡಿ ಬೀಳುವಂತೆ ಮಾಡು ; |! 
ಹೊರಸೂಸಿ ಹರಿಸು: ಲಾವಣ್ಯರಸದ ಬರಿವೊನಲಂ ಕಟ್ಟಿಗಟ್ಟಿ) 
ಕಡೆಗೋಡಿವಿಟ್ಟಂತಿರೆ (ವರ್ಧಪು. ೭-೯ ವ). [ಕಡೆಗೋಡಿ * ಬಿಡು] 
ಕಡೆಗೋಡಿವೋದಿಸು, ಕಡೆಗೋಡಿಪೋಗಿಸು (ಕ್ರಿ). - ಕಡೆಗೋಡಿ 
ವರಿಯಿಸು : ರಣೋರ್ನಿಯೆಂಬ ಪೂಗೊಳನನದೆಂದೊ ವೀರರಸಪೂರದೆ 
ನಾಂ ಕಡೆಗೋಡಿವೋ([ಪಾಠಾಂ. ಪೋ]ಗಿಪೆಂ' (ಜಗವಿ. ೧೭-೮೮). ಕಡೆ 
ಗೋಡಿಪೋಗಿಸು : ಮೇಲಿನ ಪ್ರಯೋಗದ ಪಾಠಾಂತರವನ್ನು| 
ನೋಡಿ. 1ಕಡೆಗೋಡಿವೋಗು 4 -ಇಸ್ಕು] | 
| 


20 


ಕಡೆಗೋಡಿವೋಗು, ಕಡಿಗೋಡಿಪೋಗು (ಕ್ರಿ). - ಕಡೆಗೋಡಿವಿಡು: 
ಕಡೆಗಣ್ಣಿಂ ಕಡೆಗೋಡಿವೋಗೆ ಏಿರಿದುಂ ಚಬ್ಬಂ (ಕಾವ್ಯಾವ. ೮೦೩). 
ಕಡೆಗೋಡಿಪೋಗು : ಬಿಡು ನಿಜಮನ್ಮು[ಬಾಪ್ಪಭರಮಂ] (ನುಡಿ 
ಗುಂದುತಮಿಂತು ದುಃಖಮಾಂತೊಡೆ] ಕಡೆಗೋಡಿಫೋಗದೆ. ಪೊನಲ್ಬುಗು 
ತರ್ಪ ತಟಾಕ[ದಂದದಿಂದೆೊಡೆದಪುದಲ್ಲೆ ನಿನ್ನ ಸುಮಕೋಮುಲಮಸಪ್ರೆರ್ದೆ | 
°°] (ಕಾದಂಉ. ೫೮೭). (ಕಡೆಗೋಡಿ + ಪೋಗು,] | 
ಕಡೆಗೋಡು (ನಾ). - ಕಡೆಗೋಡಿ: ಕೆಲ್‌ ಯ ಬಡಗಣ ಕಡೆ | 
ಗೋಡಿನ್ನೆದಿರಂ ಬೆಸನ್ನರದೊಳ್‌ ಒನ್ನು ಕಲ್ಲನ್ನಿಆಕಸಿ (ಎಕ. 2೭11, ನಂಜನ, |30 
೨೬೯-೯೫; 904); ನಾರಣಬ್ಬೆಯ ಕಟ್ಟಿಸಿದ ನೈರುತಿಭಾಗದ ಮುಬ್ತದ 
ಕೆಜೆಯ ಎರಡು ಕಡೆಗೋಡಿನ ನಿಪ್ಪರಿಯೆ ಮೇರೆಯಾಗಿ (ಎಕ. 211, 
ಶಿರಾ. ೩೯-೩೬; 920) ; ದೇವರ ಕೆಜಿಯ ಮೂಡಣ ಕಡೆಗೋಡಿನಲಿ 
ಪೆಗ್ಗಲಕ್ಕಿ ಖಣ್ಣುಗ ಸಲ್ವುದು (ಎಕ. 1x, ಮಾಗಡಿ. ೭೫-೨೦ ; 966). 
[ಕಡ್ಕೆ *- ಕೋಡ್ಕು) 
ಕಡೆಗೋಲ್‌, ಕಡೆಗೋಲು (ನಾ). ಮೊಸರು ಮೊದಲಾದುವನ್ನು 
ಕಡೆಯುವ ಕೋಲು; ಮಂತುಗೋಲು; ಮಂತು: *ಮಂಥಾಃ 
. ಎ ಖಿಜಕ್ಕಟ - ಈ ೫ ಕಡೆಗೋಲ್‌'' (ಹಲಾಯು. ೪೬-೧೨೧); 
ಕನಕಪರ್ವತಮಂ ಕಡೆಗೋಲ ಮಾಡಿ (ಕಾವ್ಯ ಸಾ. ೯೩೮ ಶೂದ್ರಕ); 
ಕಡೆನೇಣಿಂಗೆ ಫಣೀಂದ್ರಂ ಕಡೆಗೋಲ್‌ ಕ ನಳಾದ್ರಿಯಾಗೆ(ಸಮಪ.|40 
೧೦-೯೯); ಕಡೆಗೊ ೀಲೆಂತು ತಿರಿಗುಮಂತಿರೆ ತಿರಿಗುರಿ (ಜೀವಸಂ. 
೭೯-೫); ಮಂದರಪರ್ವತ ವನಧಿಗೆ ಕಡೆಗೋಲಾಯ್ತು (ಕಂನವಿ.೨-೨೮). 
ಕಡೆಗೋಲು: ನಿನ್ನ ಕರದಿ ಕಡೆಗೋಲು ನೇಣಂತೆ (ಪುರಂದ.೧-೧೧-೩); 
ಸಮ್ಮಕ್ತ್ವಗಿರಿಯ ಕಡೆಗೋಲನಿಟ್ಟು ಚಿದ್ಭಾವದ ನೇಣಿಂದ ಕಡೆವ 
ವೊಲಿರ್ದುದಾ ಧ್ಯಾನ (ಭರಚ. ೭೪-೧೮); ಕಡಗ ಇದ್ದವಳು ಕಡೆಗೋಲು [45 
ಹಿಡಿಯಲಾರಳೆ? (ಗಾದೆ), [ಕಡೆ * ಕೋಲ್‌) 


25 


185 


| ಗೋಪಿ ಕೃಷ್ಣನನಂದು ಕೋಪದಿ ಬೈದು... ಕಡೆಗೋಲ್ವಳ್ಳಿಯಲಿ 
| ಕೈಗಟ್ಟ ಕಂಬದಲಿ ಬಂಧಿಸಿದಳು (ಸಾಳ್ವಭಾ. ೧೧-೫೧). 


[ಕಡೆಗೋಲ್‌ 4 ಬಳ್ಳಿ] 
ಕಡೆಚಲು "ಕಡಚಲು' ನೋ. 
ಕಡೆಚೋರಿ (ಗು). ಕೊನೆಯ; ತುದಿಯ: ... ಕಾಗಿನಾ ಸೀಕೆ 
ಯೋಳು, ಕಡೆಚೋರಿ ಮನೆಯೋಳು, ಮಾವನ ಮಗಳೆ, ತಂದು 
ಕೊಂಡೇನು ತೆರ ಹೇಳೆ (ಹಳ್ಳಿ ಬಾ. ೫೨). [ಕಡ್ಮೆ * ಚೋರಿ] 


[10] ಕಡೆತ (ನಾ). ೧. ಕಡೆಯುವಿಕೆ; ಮಥನ: ಭುವಿಯ ಬಂಧದಲ್ಲಿ 


ಸಿಲುಕಿ ಕೆಡೆದು ನಿಂತಿದೆ ಸಾಗರದಲೆ, ಅದರಾತ್ಮದ ಕಡೆತ ಕಂತಿದೆ (ಅಲಹೂ. 
೧೧೦). ೨. ಮರ, ದಂತ್ಯ ಲೋಹ ಮೊದಲಾದ ವಸ್ತುಗಳನ್ನು 
ತಕ್ಕ ಆಕಾರಕ್ಕೆ ಅಳವಡಿಸಲು, ಚರಕಿಯಂತ್ರದ ಮೂಲಕ 
ಕಡೆಯುವುದು, ರೂಪಿಸುವುದು : ಕೆತ್ತನೆಯ ಕೆಲಸ, ಕಡೆತಗಳನ್ನು 
ಮನುಷ್ಮ ಮಾತ್ರನಿಂದ ಸಾಧ್ಮವಲ್ಲದ ರೀತಿಯಲ್ಲಿ ರಚಿಸಿರುವರು 
(ಚೀನಾಬೌ. ೩೬). (ಕಡೆ, * -ತ್ಯ) 


'ಕಡೆತೇರು (ಕ್ರಿ). ಕೊನೆಮುಟ್ಟು; ಮುಕ್ತಾಯವಾಗು ; ದಾಟು (ಕ). 


[ಕಡ್ಕೆ * ತೇರು (ಎ ತೇರ್‌) 
ಕಡೆದಾವು (ನಾ). ಕಡೆಗೋಲಿನ ಹಗ್ಗ: ಬೆಣ್ಣೆಗಳವಿಸೊಳ್‌ ಗೋಪಿ 
ಕಟ್ಟದ ಕಡೆದಾವು ಪೊಗಲಕ್ಕಿ ವಡೆದುದು (ಚಿಕವಂ. ೧೨೮-೧೪). 
[ಕಡೆ; * ದಾವ] 
ಕಡೆದೆಗೆ, (ಕ್ರಿ). ಕಡೆದು ತೆಗೆ: ನೊರೆವಾಲಿನೊಳಗೆ ಕಂಪಿಲ್ಲದಂತೆ 
ಅಡಗಿರುವ ತುಪ್ಪವನ್ನು ಕಡೆದೆಗೆಯುವ ಕಲೆ (ಬಾಳಬ. ೨೦). 
(ಕಡೆ, + ತೆಗೆ] 
| ಕಡೆದೆಗ್ತೆ (ಕ್ರ). ೧. ಕೊನೆಯವರೆಗೂ ತೆಗೆ; ಪೂರ್ತಿ ಎಳೆ: ತೂಗಿ ಕಡೆ 
| ದೆಗೆದೆಚ್ಚು ಗರುಡಿಯ ಲಾಗುಕಾಜನ ರಥವ ಮುಜಕಿದನು (ಕುವ್ಯಾದ್ರೋ. 
| ಓರಣ. ೨೮೦ ಪರ). ೨. ಹೊರಗೆ ತೆಗೆ: ಜಲಂ ಮುಂತೆ ಕಡುಗಾಯ್ಜುಕ್ಕು 
| ತಿರಲು ಜಲಚರನಿಚಯ' ತೆಂತಮಗೆ ಸಿಡಿಮಿಡಿಯಗೊಂಬುತಿರೆ ಕರೆದೆಗೆದು 
ನೆನೆದ ವಸ್ತ್ರವ ಬಿಡಿಸುತೇ (ನವಮೋ. ೨೫-೫೯). ; 
[ಕಡ್ಮೆ * ತೆಗೆ] 
ಕಡೆದೆಗೆಸು (ಕ್ರಿ). ಹೊರಗೆ ತೆಗೆಸು, --ತರಿಸು: ಮಣಿಮಯದ ವರೆ 
ಪುಷ್ಪಕವ ಮಾಡಿಸಿಹನೆನುತ . .. ಚಕ್ರೇಶಂಗೆ ತೋರೆ ಕಡೆದೆಗೆಸಿ 
ಶೃಂಗಾರಗೈಸಿ (ನವಮೋ. ೧೩-೮). [ಕಡೆದೆಗ್ನೆ + -ಸು] 
ಕಡೆದೋಯಿ (ಕ್ರಿ). ಕೊನೆಕಾಣು; ಮುಗಿ: ಕಡೆದೋಲಯತ್ತಿಲ್ಲೆನ 
ಪ್ರಾಗಸದ ನಡುವೆ ವಾಯುತ್ರಯಂ ಸುತ್ತೆ (ಪಂರಾಮಾ. ೧-೪೨); ಕಡೆ 
| ದೋಆದಿರ್ಪ ಗಗನದ ನಡುವಿರ್ಪುದು ನೂಲ ಸೆಜ್ಜೆಯಂ ನೇಜಿದ ವೋಲ್‌ 
_ (ಪಾರ್ಶ್ವಪು. ೧-೯೮). [ಕಡೆ * ತೋಜ್ದು (ಆ ತೋಜಕ್‌)) 
ಕಡೆನಾಡು (ನಾ). ನಾಡಿನ ಕಡೆಯ ಪ್ರದೇಶ; ಗಡಿನಾಡು : ಕಡೆನಾಡ 
ಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂಕಾರವ ಮುಂದುಗೊಂಡಿದ್ದೆ 
ಯಲ್ಲಾ. (ಅವಚಂ. ೨೧೯-೯೯೨). (ಕಡ್ಮೆ * ನಾಡು] 
ಕಡೆನುಡಿ (ನಾ). ಕೊನೆಯ ಮಾತು; ಹಿನ್ನುಡಿ: “ಗ್ರಂಥದ ಉಪ 
ಸಂಹಾರ ಭಾಗ ; ಕಡೆನುಡಿ; ಹಿನ್ನುಡಿ? (Epilogue. ಇಂಕನಿ). 
[ಕಡ್ಮೆ * ನುಡ್ಡಿ] 
ಕಡೆನೇಣ್‌ (ನಾ). - ಕಡೆದಾವು: ಕಡೆನೇಣಿಂಗೆ ಫಣೇಂದ್ರಂ 
ಕಡೆಗೋಲ್‌ 'ಕನಕಾದ್ರಿಯಾಗೆ (ಸಮಪ. ೧೦-೯೯). 
[ಕಡೆ * ನೇಣ್‌] 
| 91 


ಕಡೆನೋಟ 


ಕಡೆನೋಟಿ (ನಾ). ೧. ಕಣ್ಣಿನ ಕೊನೆಯಿಂದ ನೋಡುವಿಕೆ ; ಓರೆ 
ನೋಟ; ಕುಡಿನೋಟ: ಎವೆಯಿಕ್ಕಡ ಅವರ ಬೊಗಸೆಗಣ್ಮುಗಳ 
ಕಡೆನೋಟ ನೋಡಬೇಕು (ಮುಂಗಾಪು. ೬೨) ; ಕುಡಿಹುಬ್ಬು ಬಿಲ್ಲಾಗೆ 
ಕಡೆನೋಟಿ ಕಣೆಯಾಗೆ ಬಂದೆ ನೀ ಶಬರಿಯ ಹಾಗೆ (ಇಂಚಾಪ.೧೦೧-೯೧). 
೨. ಕೊನೆಯಸಲ ನೋಡುವ ನೋಟ; ಅಂತ್ಯದರ್ಶನ : ಅವರ | 5 
ಕಡೆನೋಟಕ್ಕೆ ಬಹಳ ಜನ ನೆರೆದಿದ್ದರು (ರೂಢಿ). 
(ಕಡ್ಮೆ - ನೋಟ] 

ಕಡೆಪ, ಕಡಪ, ಕಡಹ್ಮ, ಕಡೆಹ (ನಾ). ೧. ಕಡೆಯುವಿಕೆ; ಕಡೆತ; 

ಮಥನ: ಕಡೆಸಮುಡುಗಿದಂಬುಧಿಯೆಂಬಂದದಿನಡವಿ ಮೂಗುವಟ್ಟ 

ರ್ದುದು ಬೇಟಿಯೊಳಾದ ಕಳಕಳಂ ಪಿಂಗುವಿನಂ (ಕಾದ ಂಪೂ. ೧೬೨). 

ಕಡಪ: ೨. ಕಂಡರಣೆ; ಕೆತ್ತನೆ: ಕಡಪದ ಕಂಡರಣೆಯ ಬೇಗಡ ; 
ವೆಸದ ಬೆಡಂಗು (ಮ ಹಾ ನೇ. ೧-೮೫); ಕಡಪದ ಕಂಡರಣೆಯ ಬೇಗಡ 

ವೆಸೆದ ವಿಚಿತ್ರಮಪ್ಪ ಕೆಲಸದ ಗತಿಯಂ ನಡೆ ನೋಡಿ (ಬಾಧಪು. ೧-೧೫೭). 

ಕಡಹ: ೧, ಕಡಲ ಕಡಹದಲುರಿವ ಗೆರಳವನುಡುಗಿದವರಿವರೋ 
ಶಿವಾ (ಕುವ್ಯಾದ್ರೊ 6. ೧೮-೧೯); ಕಡಲ ಕಡಹದೊಳಿಡಿವ ತೆರೆಗಳೊ 

ಳೊಡೆದು ಮೂಡಿ (ತೊರರಾ. ೫೭೩ ಪರಿ); ಬಾಯೆನುತ ಕಡಹವನುಳಿದು 

ನಾರಾಯಣನು ನೆಗೆಹಿದನು ಕೊಟ್ಟನು ಪರಮರುಷಿಗಳಿಗೆ (ನ ಭಾಗ. 

೮-೮-೭). ೨. ಕಡಹದೆ ಕಾಂತಿ ಕಂಡರಣೆಯೊಪ್ಪು ಮನಂಬುಗೆ 

(ಪುಣ್ಯಾಸ್ರ. ೮-೪). ೩. (ಆಲಂ) ತೊಳಲಾಟ; ಕಳವಳ. "ಕಟ್ಟು 

ಕಡಹ' ಪರಾ. ಕಡೆಹ: ೧. ಬಲುಗಡಲ ಕಡೆಹದ ಗಿರಿಯನಬುಧಿಯ 


ತೆರೆಗಳೊದೆವಂತೆ (ಕುವ್ಯಾದ್ರೋ. ೧೬-೩). [ಕಡ್ಮೆ + -ಪ್ಯ] 
ಕಡೆಪಟ್ಟು; (ನಾ). (ಇಸ್ಪೀಟಾಟದಲ್ಲಿ) ಕೊನೆಯ ಪಟ್ಟು: ಅವನು 
ಕಡೆಪಟ್ಟನಲ್ಲಿ ಗೆದ್ದು ಬಿಟ್ಟನು (ರೂಢಿ). [ಕಡ್ಕೆ + ಪಟ್ಟು) 
ಕಡೆಪಟ್ಟು (ಅ). ಕೊನೆಯದಾಗಿ; ಅಂತಿಮವಾಗಿ: ನೆಲವುತ್ತಿ 
ನೊಳ್ಬೊನಲು ಪುಗೆ ಪಾವು ಪೊಜಮಟ್ಟು ಪೆಡೆಗಳಂ ಕೊಡೆಗಳಂತೆತ್ತಿದುವು 
ಕಡೆಪಟ್ಟು (ಅನಂಪು. ೯-೧೬ ರಗಳೆ); ಕಡೆಪಟ್ಟು ದೀಕ್ಷೆಗೆ ನಡೆವರ 
ಪ್ರಾಜಿಯು ತಡೆಯನೊಯ್ಕ್ಯ ನೆ ಕಳುಹುವನು (ಭರಚ, ೭೧-೬೫). 

[ಕಕ್ಕೆ + ಪಟ್ಟು] 
ಕಡೆಪಡ್ಗು "ಕಡೆವಡು' ನೋ. 
ಕಡೆಪಡು, (ಕ್ರಿ). ರಂಗವಲ್ಲಿ, ಹೂವುಗಳಿಂದ ಕೂಡಿರು ಅಲಂಕೃತ 
ವಾಗು: ತಳಿರುಯ್ಮಲಿಲ್ಲದ ಲತಾಗೃಹಮಿಲ್ಲದ ಗೊಟ್ಟಿ ಗಾಣರಿಲ್ಲದ ಕಡೆಪಟ್ಟಿ 
ಸೂಳಿವನೆಯಿಲ್ಲದವಿಲ್ಲವು ಸೂಳಿಗೇರಿಯೊಳ್‌' (ಮಲ್ಲಿಪು. ೨-೫೭). 

[ಕಡೆ * ಪಡು] 
ಕಡೆಪರಿ (ಕ್ರಿ). ಕೊನೆಯಾಗು; ನಿಂತುಹೋಗು: ಇಂದುಕುಲ ಕಡೆ 
ಪರಿಯಿತಂದಿಗೆ (ಸಂಧಪ. ೧೩-೭೩). [ಕಡ್ಮೆ * ಪರ್ತಿ (ಆ ಪಜಕ್ಕಿ)) 
ಕಡೆಪೊಳ್ತು (ನಾ). ಕಡೆಗಾಲ; ಅಂತ್ಯಕಾಲ: ಇದ್ದೆ ಹುಲ್ಲಿನ 
ಹೊರೆಯ ಬಿಟ್ಟಲ್ಲಿಗೈತಂದು ಬಿದ್ದೆಯೇಂ ಹುಲಿಬಾಯ್ಗೆ ಕಡೆಪೊಳ್ತಿ 
ದೆಂದು (ಕಾಟೂರ. ೮೩-೧೫೭). [ಕಡ್ಯೆ * ಪೊಳ್ತು (ಆ ಫೊಟ್ಟು)] 
ಕಡೆಬಾಳು (ಕ್ರಿ). ಕೊನೆಯವರೆಗೆ ಬಾಳು; ಶಾಶ್ವತವಾಗಿರು : ಹೆಣ್ಣು 
ಮಣ್ಣು ಹಾಳಂತ ಬಣ್ಣ ಕಡೆಬಾಳದಂತ ಬಾಳುವೀ ಸುಳ್ಳಾಟಿಂತ (ನಾದಲೀ. 
೫೬-೧೨) ; ಕಡೆಬಾಳುವ ಗೆಲವು ಬೇಕಾದವರು ಈ ಧರ್ಮವನ್ನು ಪಾಲಿಸ 
ಬೇಕು (ವಿಚಾಮಂ. 3೨೪). [ಕಡ್ಕೆ * ಬಾಳು (ಆ ಬಾಟ್‌,)] 
ಕಡೆಮಾಡಿಸು (ಕ್ರಿ). ಅವಕಾಶಮಾಡಿಸು; ಎಡೆಮಾಡಿಸು: ನೋಡಿ 
ವಿಸ್ಮಿತನಾಗಿ ಪಾತ್ಸ್ಯಾವು ತಲೆದೂಗಿ ಕೂಡುಂಬಳಿಯಿತ್ತವರ್ಗೆ ಮೂಡಿ 
ದುಮ್ಮಳದೆ ಮೂಕೊಅಕೆಯ ವೀದಿಯ ಕಡೆಮಾಡಿಸಿಕೊಟ್ಟನಾ ಪುರದ 
[ಕಡೆಮಾಡು + -ಇಸ್ಕು] 


25 


30 


(ಕಂನನಿ, ೧೩-೬೪). 


(VAL 


ಕಡೆಯ 


ಕಡೆಮಾಡು (ಕ್ರಿ). ೧. (ಆಲಂ) ಕಡೆಗಣಿಸು; ನಿಕೃಷ್ಟವಾಗಿ ಕಾಣು: 
ಮಿಸುಪರಿದಳವ ಪಿಡಿದಿರ್ದ ಕಡ್ಡಿಯಿಂ ಕಡೆಮಾಡಿ ತೊಡೆವೆವಿದು ಚಿತುವೆನೆ 
ಬರೆದರಿಳೆಯೊಡೆಯ ಸತ್ಕೇಂದ್ರಚೋಳನ ಪರಾಕ್ರಮದಂತೆಛಭಿತ್ತಿಯೊಳಗತಿ 
ಕುಶಲರು (ಭಾವಟಿಂ. ೫-೨೫). ೨. ಪಾರುಗಾಣಿಸು; ಕಡೆ 
ಹಾಯಿಸು : ಹೆಣ್ಣುಜನುಮಕ ಬಂದೆ, ಮಣ್ಣುಮಾಡಲಿಬ್ಯಾಡ ಹೆಣ್ಣುತನ 
ಶಿವನೆ ಜಗದಾಗ ಕೈಮುಗಿವೆ ಕಂದಯ್ನ ಕೊ ಟ್ಟು ಕಡಿ£ಡೆ]) ಮಾಡು 
(ಜನಗೀ. ೫೯). ೩. ಅವಕಾಶಕೊಡು ; ಎಡೆಗೊಡು. "ಕಡೆಮಾಡಿಸು' 
ಪರಾ. (ಕಡ್ಕೆ + ಮಾಡು) 

ಕಡೆಮಿಣಿ (ನಾ). (ಉಕ) ಕಡೆಯ ಹಗ್ಗ; ರಾಟಿಯ ನಡುವೆ ಇರದೆ 
ಪಕ್ಕಕ್ಕೆ ಜಾರಿ (ರಾಟಿಯ) ಕಿವಿಯ ಮತ್ತು ರಾಟಿಯ ನಡುವೆ 
ಸಿಕ್ಕಿಕೊಂಡ ಹಗ್ಗ. [ಕಡ್ಕೆ * ಮಿಣಿ (ಆ ಮಿಳ್ಳಿ)] 

ಕಡೆಮುಕ್ಕು (ನಾ). ಬೀಸುವ ಕಲ್ಲಿನಲ್ಲಿ ಕಡೆಯ ಸಲ ಹಾಕಿದ ಹಿಡಿ 
ಕಾಳು: ಮುಕ್ತಾಯಮಾಡಿ ಕಡೆಮುಕ್ಕು ಜಾಡಿಸಿ ಕಲ್ಲು ನಿಲ್ಲಿಸುವಳು 
(ಕನ್ನಜಾ. ೮೦). [ಕಡ್ಮೆ * ಮುಕ್ಕು] 

ಕಡೆಮುಗಿಲ್‌, ಕಡೆಮುಗಿಲು (ನಾ). ೧. ಮುಗಿಲಿನ ಕೊನೆ; 
ದಿಗಂತ; ಕ್ಷಿಕಿಜ: ಕಡೆಮುಗಿಲ್ವರಮೆನಿತೊ ಕಣ್ಣಾಲಿ ದೂರಂ (ಗಿಳಿವಿಂ. 
೫೬-೫). ಕಡೆಮುಗಿಲು: ೨. ಕೊನೆಯ ಕಾಲದ ಮುಗಿಲು; 
ಪ್ರಳಯ ಮೇಘ: ಹೊಗೆಯ ಹಬ್ಬುಗೆ. . . ತೆತ್ತೀಸುಕೋಟಗಳ 
ಹಗಲಗಡಿತಕೆ ಹೊಕ್ಕುದೋ ಕಡೆಮುಗಿಲ ಕಾಣೆನು ದಿವವನೆತ್ತಣ ಗಗನ 
ಮಣಿ ನಕ್ಷತ್ರ ಚಂದ್ರಮರರಸ ಕೇಳು (ಕುವ್ಕಾಆ. ೨೦-೫೬). 

[ಕಡೆ + ಮುಗಿಲ) 

ಕಡೆಮುಗಿಲು "ಕಡೆಮುಗಿಲ್‌' ನೋ. 

ಕಡೆಮುಟ್ಟ (ಅ). ಕೊನೆಯ ವರೆಗೆ; ಕೊನೆಮುಟ್ಟುವ ವರೆಗೆ: 
ನುಡಿಯಲ್ಲಿ ಭತ್ತಿಯನಾಡಿ ನಡೆಯಿಲ್ಲದಿದ್ದರೆ ಕಡೆಮುಟ್ಟ ಶಿನನೊಲಿವುದು 
ಹುಸಿ (ಅವಚಂ. ೨೧೬೯೭೭); ಕಡೆಮುಟ್ಟ ತಣಿದುದು ಕಟಕ 
(ಧರಚ. ೪೦-೧೬); ಬಡತನ ಒಡೆತನ ಕಡೆತನಕುಳಿದಾವೇನ ಎದೆಹಿಗ್ಗು 
ಕಡೆಮುಟ್ಟಿ (ಗರಿ. ೧೦೩-೧೪). 

[ಕಡೆ * ಮುಟ್ಟ (ಆ ಮುಟ್ಟಿಂ)] 

ಕಡೆಮುಟ್ಟು (ಕ್ರಿ). ಕೊನೆಯನ್ನು ಮುಟ್ಟು; ಪಾರಾಗು : ಎನಗಳ 
ವಡೆಯಿನ್ನಾ ಕಥನಮೆಂದ್ರು ಮದನಪತಾಕೆಗೆ ಕಡೆಮುಟ್ಟ ಚಿತ್ರಲತೆ 
ಪೇಟ್ವಾಗಳ್‌ (ಅನಂಪು. ೧೩೨೪) ; ಜೀವನದ ಆಳದಲ್ಲಡಗಿದಾನಂದವನು 
ನಾನೊಮ್ಮೆ ಕಡೆಮುಟ್ಟಿ ನೋಡಲಿಹುದು (ನೆಲಮು. ೯೨). 

[ಕಡ್ಕೆ + ಮುಟ್ಟು] 

ಕಡೆಮೂಲೆ (ನಾ). ಕೊನೆಯ ಮೂಲೆ: ಗುಡಿಯ ಬೋದಿಗೆ ಕಲ್ಲು 
ನಡುರಂಗ ತಾ ಕಲ್ಲು ಕಡೆಮೂಲೆ ಸೆಅಗು ತಾ ಕಲ್ಲು ವರವನು ಕೊಡುನಾತ 
ಬೇಜಕೆ (ಸರ್ವಜ್ಞ. ೨೦೫). [ಳಡ್ಕೆ + ಮೂಲೆ] 

ಕಡೆಯ, "ಕಡ್ಕೆ' ನೋ. 

ಕಡೆಯ್ಯ, ಕಡ್ಕೆ, ಖಡಿಯ, ಖಡೆ, ಖಡೆಯ (ನಾ). ೧. ಕಾಲ 
ಕಡಗ; ಕಾಲ ಬಳೆ; ನೂಪುರ: *ಸಿಂಜಿನಿ ಹಂಸಕಂ ಕಡೆಯ * 
(ಮ ೦ ಗರಾ. ೧೦೧-೩೦); ಬಿಂಕದಿಂ ಮೆಣಕವ ಕಡೆಯವನು ತುಜುಬಿ 
ನೊಳಿಕ್ಕು ಭೋಂಕೆಂಬ ಅಳಿಗಳಂ ಕಾಲೊಳಗೆ ಕಟ್ಟಿಂದು... 
ಮರುಳ್ಳೊಂಡಳೊಬ್ಬಳು (ಹಚಕಾ. ೪-೪೮); ರುಣರುಣರೆಂಬ ಕಾಲ 
ಕಡೆಯದ (ಕ್ರಿ ಪುಸಾಂ. ೧೮೯); ಕಾಲ ಕಡೆಯ[ಪಾಠಾಂ. ಹ]ದ 
ಪೆಂಡೆಯಂಗಳ (ಬಸಪು. ೬೧-೨೭) ; ಮುಸುಕಿನ ಮಾಳಿ ಹಿಮ್ಮೆಟ್ಟದನು 
ಕಡೆಯನ ತಿರುಗಿ ಕಜುದೊಡೆಗೆ (ಕುವ್ಕಾಆ. ೧೪-೧೨); ಚರಣದಲುಲಿವ 
ಕಡೆಯದ ಮಾಲಕುಮಿ ಮಾಡೆನಗೆ ಮಂಗಳನ (ಪ್ರ ಹ್ಲಾ ಚ. ೧-೬). 


ಕಡೆಯಂಗುಡು ೧೪೩೭ ಕಡೆವಳ್ಳಿ 


ಕಡ್ಮೆ: ೨. ಕೈಯ ಬಳೆ; ಕಂಕಣ; ಕಟಕ: ಆ ಸೇವಕರಿಗೆ ಸುವರ್ಣದ । 
ಕಡೆಗಳನ್ನು ಇನಾಮಾಗಿ ಕೊಟ್ಟುಬಿಟ್ಟರು (ಮಂಜುಕ. ೨೦೯) ; ಭೃತ್ಯರು 
ಯಾನ ಕಾರ್ಯವನ್ನು ನಿರ್ವಾಹ ಮಾಡಿವಾಗ್ಕೂ ಕಡೆ ತೋಡೆ, ಪಾಲ್‌ | 
ಜೋಡಿ ಮೊದಲಾದ ಇನಾಮುಗಳು ತ ಫ್ಪ್ಪ ತಿರಲಿಲ್ಲ (ಚಿತ್ರಪಾ. ೫ 
ಉಪೋದ್ಭಾ ತ). ಖಡಿಯ : ೧. ಬಿಗಿದುಡಿಗೆ ರತ್ನಾಭರಣ ರುುಗರುಗಿಸೆ | 3 
ರುಣರುಣರವದ ರಭಸದ ಖಡಿಯ ತತಿ ಮೆಜಕಯೆ (ಕುವ್ಕಾಅ. ೨೨-೧೫). | 
ಬಡೆ; ೨. ಉಂಗುರುಡುಗೂಣಿ ಖಜೆಯೊತ್ತಿ ಸತಿಯಳ ಮುರುವೊತ್ತಿ | 
ನಿದ್ದಿ ಬಾರದ (ಗರತಿ. ೧೧೬) ; ದಂಡಿನ ಸರದಾರರು ಮಾಡಿದ ಸಾಹಸಕ್ಕೆ | 
ದೊರೆಯು ಅವರಿಗೆ ಭಾರಿ ಮುತ್ತಿನ ಹಾರ್ಕ, ಖಡೆ ತೋಡ ಶಾಲು, 
ಮೊದಲಾದ ಖಿಲ್ಲತ್ತನ್ನು ತರಿಸಿಕೊಡಲು (ಚಿತ್ರಸಾ. ೯೫). ಖಡೆ ಯ: |:ಂ 
೧. ಭುಜಕಂರ ಕರ್ಣಾಛರಣ ಚರಣದ ಖಡೆಯದಲಿ ರಂಜಿಸಿದನಾ ಕರ್ಣ 
(ಕುವ್ಯಾಕ. ೮-೧೭) ; ಬಿರಿದಿನ ಖಡೆಯವೆಸೆಯೆ (ಕುರಾಸಾಂ. ೪೧೯೧); | 
ವಜ್ರ ರತ್ನಸ್ಫುರಿತ ಖಡೆ ಯಗಳಿಕ್ಕಿ ದನು ಕಾಲ್ಗಳಲಿ ದನುಜೇಂದ್ರ | 


(ಅಂಬಿಕಾ. ೧೯-೨೩). [ಪ್ರಾ. ಕಡೆಯ, ಕಡಗ ೮ ಸಂ. ಕಟಕ) 


ಕಡೆಯಂಗುಡು (ಕ್ರಿ). ರಂಗವಲ್ಲಿ, ಹೂವು ಮೊದಲಾದುವುಗಳಿಂದ |15 


ಅಲಂಕಾರಮಾಡು: ಪಳಿಗುಡಿಗಳನೊಸೆದೆತ್ತುವ ಚಳೆಯಂಗೊಟ್ಟಂಗಣ 

ದೊಳ್‌ ಕಡೆಯಂಗುಡುವಾ , . . ಸಂತಸದ ಜನದ ಸಂದಣಿ ಮನೆಮನೆ 

ದಪ್ಪದೆ ಸಲೆ ಸೊಗಸಿದುದು (ಜಯಳಾ. ೮-೨). | 
[ಕಡೆಯ್ಯ (ಆ ಕಡ್ಮೆ) * ಕುಡ್ಕು (ಆ ಕೊಡು)] 


ಕಡೆಯಾಣಿ, ಕಡಿಯಾಣಿ (ನಾ). ಚೊಕ್ಕ ಚಿನ್ನ; ಅಪರಂಜಿ: |20 


ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ | 
ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹು (ಬಸವ. ೨೫೧) ; ಕಡೆಯಾಣಿಗುಂಟಿ 
ಒರೆಗಲ್ಲು (ಅವಚಂ. ೨೬೬-೧೨೧೯); ಅಸದಳದಿಂಪು ಕಂಪು ಕಡೆಯಾಣಿಯ 
ಪೊನ್ನ ರಸಕ್ಕೆ ಕೂಡಿದಂತೆಸೆವುದು (ಜಗವಿ. ೧೭-೮೨) ; ಕಡೆಯಾಣಿಯ | 
ಪೊನ್ನ ಘಟ್ಟಯಿಂ ಕಡೆದರೊ ಬಾಲಭಾನುಕರದಿಂ ಕರುವಿಟ್ಟರೊ 25 
(ಅನ ೦ ಪು. ೬-೧೯); ಒರೆಗಲ್ಲೊಳು ಕಡೆಯಾಣಿಯ ಚಿನ್ನವನೊರೆದ 
ರೇಖೆಯ ತೆಜನಾಗಿ (ಶ್ರೀಪಾಲ. ೧೧-೭೮) ; ಅಡಗಿರ್ದ ಬಣ್ಣವಾ ಕೀಳು 
ಚಿನ್ನಕೆ ಪೊಜಮಡಲದು ಕಡೆಯಾಣಿಯಾಯ್ತು (ಭರ ಚ. ೬೮-೨೭). 
ಕಡಿಯಾಣಿ : ಕಂೊಳಿಸುತಾ ಸುಗರ್ಭದ ಚಿಹ್ನೆ ಕಡಿಯಾಣಿ ಚಿನ್ನದಂತೆ 
(ಪರಶು. ೩-೪೫). "ನೇರಾಣಿ? ಪರಾ. (ಜೀ. ? / ತೆಲು. ಕಡಾನಿ] |50 


ಕಡೆಯಿಕ್ಕು (ಕ್ರಿ). ರಂಗವಲ್ಲಿ, ಹೂವು ಮೊದಲಾದುವುಗಳಿಂದ | 


ಅಲಂಕರಿಸು; ರಂಗೋಲಿ ಹಾಕು: ಕಡೆಯಿಕ್ಕಿದ ಬಿಡುಮುತ್ತಿನ | 
ಪೊಡರ್ದುಣ್ಮುವ ಬೆಳಗು ಪೊಳೆವ ದುಗುಲದ ಪಸೆಯೊಳ್‌ (ಆದಿಪು. | 
೮-೧೬) ; ಕಡೆಯಿಕ್ಕಿದ ಮುತ್ತಿನ ಬೆಳ್ಬು (ಜಗನಿ ೧೦-೯೪); ಕತ್ತುರಿಯ 
ಕೆಸಜಿನಲಿ ಸಾರಿಸಿ ಮುತ್ತಿನಲಿ ಕಡೆಯಿಕ್ಕಿ (ಸಾಳ್ವಭಾ. ೨೦-೩೭), ಗುಡಿ|35 
ಗಟ್ಟುವ ಕಡೆಯಿಕ್ಳುವ ಸೊಡರ್ವೆಳಗುವ ತೋರಣಂದಗುಳ್ಳುವ ಚಳೆಯಂ 
ಗುಡುವ (ರಸರ. ೪-೧೮೭). [ಕಡ್ಮೆ * ಇಕ್ಕು) 


ಕಡೆಯಿಸು (ಕ್ರಿ). ೧. ಮೊಸರು ಮೊದಲಾದುವುಗಳನ್ನು ಕಡೆಯು 


ವಂತೆ ಮಾಡು, --ಮಧಿಸು: ಕಡೆಯಿಸಿದಂ ಸುರರಿನಸುರರಿಂ 

ಪಾಲ್ಸಡಲಂ (ಶಮದ. ೨೩೧ ಪ್ರಯೋ). ೨. (ಮೂರ್ತಿ ಮೊದಲಾದು [೪ 
ವನ್ನು) ಕಡೆದು ರೂಪಿಸುವಂತೆ ಮಾಡು; ಕೆತ್ತಿಸು: ತನ್ನ ಗುರುಗಳ 
ರೂಸನೆ ಕರುವಿಡಿಸುವ ಕಡೆಯಿಸುವ ಕಂಡರಿಸುವ ಬೆಸನೆ ಬಸಮಾಗಿ 
(ಆರ್ಧನೀ. ೨-೫೪ವ) ; ಚಾವುಂಡರಾಯನು ಶ್ರವಣಬೆಳ್ಳೊಳದಲ್ಲಿ ಕುಕ್ಕು 
ಟೀಶ್ವರ .ಜಿನಮೂರ್ತಿಯನ್ನು (ಎಂದರೆ ಗೊಮ್ಮಟೀಕ್ತರ ವಿಗ್ರಹವನ್ನು) 
ಕಡೆಯಿಸಿ ಕೆಲವು ವರ್ಷ ಮಾತ್ರವಾಗಿತ್ತು (ಸಮಾಲೋ. ೧೪೮). 45 

[ಕಡೆ * - ಇಸ್ಕು] 


| ಕಡೆಯುಡಿ (ನಾ). ಕೊನೆಯ ತುಂಡು; ಕಡೆಯ ಭಾಗ: ಬಡಿವಲ್ಲಿ 
ನಿಡಿಯ ಪುಳ್ಳಿಯ ಕಡೆಯುಡಿ ಸಿಜಕ್ಕೆಂದು ಪಾಣಿ ಕೊಂಚೆಯ ಕೊರಲಂ 
ನಡುವುದು (ಧರ್ಮಾಮೃ. ೧೨-೨೨೩). [ಕಡ್ಮೆ * ಉಡ್ಕಿ] 
ಕಡೆಯೆಯ್ದಿಸು (ಕ್ರಿ). ಕೊನೆಗಾಣಿಸು; ಪಾರುಗಾಣಿಸು; 
| ಮುಗಿಸು: ಚರಮದೊಳ್‌ ಪರಮ ಶುಕ್ಲ ಧ್ಯಾನಮುಂ£ಮಂ]3 ಕಡೆ 
ಯೆಯ್ಲಿಸಿ (ಅಜಿಪು, ೮-೨೮ ವ); ಇದೇಕೆ ತಡೆದಿರೆನೆ ನೀಠಮರ್ದಕ 
ನುಜ್ಜುಗಿಸಿದ ಕಜ್ಜಮಂ ಕಡೆಯೆಯ್ದಿಸಲೆಂಬುದುಂ (ಚಂದ್ರಪು. 
೪-೭೦ ವ). [ಕಡೆಯೆಯ್ದು + - ಇಸ್ಕು] 
ಕಡೆಯೆಯ್ದು (ಕ್ರಿ). ಕೊನೆಯನ್ನುಮುಟ್ಟು; ಪಾರುಗಾಣು; ಮುಗಿ: 
ಇರ್ವರುಂ ಪೂಣ್ಹ ಲಂಪಿನೊಳುಂಡರ್‌ ಕಡೆಯೆಯ್ದೆ ಷೋಡಶ ನದೀ 
ನಾಥೋಪಮಾಯುಷ್ಯಮಂ (ಆದಿಪು. ೩-೭೬); ಕಡೆಯೆಯ್ದಿತ್ತೈನಗಿಂದು 
ರಾಜ್ಯನಿಭವಂ (ಅಜಿಪು. ೧೦-೫೪); ಕಡೆಯಿಲ್ಲದ ಸಂಸಾರದ ಕಡೆಯಂ 
ಕಡೆಯೆಯ್ದೆ ಕಟ್ಟ ತಡೆಮಾಟ್ಟ ಗುಣಂ (ಸುಕುಮಾ. ೧೧-೮೧). 
[ಕಡ್ಕೆ*- ಎಯ್ದು) 
ಕಡೆಯೊದೆ (ಕ್ರಿ). ಕಡೆಯಾಗುವಂತೆ ಒದೆ; ದೂರಕ್ಕೆ ಒದೆ: ಕಾಲ 
ಪಾಶವ ಕಡೆಯೊದೆವಡಾರಾಧಿಸುವುದವಿರತ ಮಹೀಸುರರ (ನಿಭಾಗ. 
೩-೩-೧೬). [ಕಡ್ಮೆ *- ಒದೆ] 
ಕಡೆವಗಲ್‌ (ನಾ). ಹಗಲಿನ ಕಡೆಯ ಭಾಗ; ಬೈಗು; ಸಂಜೆ; 
ಸಾಯಂಕಾಲ: *ಕಡೆವಗಲೆನಲ್‌ ತ್ರಿಸಂಧ್ಯಾಕಾಲಂ* (ಕವಿಕಂ. 
೧೨೦); ಕಡೆವಗಲೊಳ್‌ ನಿಜಾಂಗಮತಿರೆಕ್ತೆದೊಳ್ಳೊಪ್ಪಿರೆ. .. ಇನನೆಯ್ದಿ 
ದನಸ್ತಶೈಲಮಂ (ದಶಕು. ೨-೩೯) ; ವೃಷಭಯೋಗಿಗೆ ಘಾತಿಕರ್ಮವಾ 
ಕಡೆವಗಲೊಳು ಕೆಟ್ಟುದೊಡನೆ (ಭರಚ. ೭೮-೩). [ಕಡ್ಮೆ * ಪಗಲ್‌] 
ಕಡೆವಡು, ಕಡೆಪಡ್ಕು (ಕ್ರಿ). ೧. ಕೊನೆಯ ಸ್ಥಾನವನ್ನು ಹೊಂದು; 
ಕಡೆಯಲ್ಲಿ ಬರು: ಕಡೆವಟ್ಟ ಬಿಣ್ಬಿನೊಳ್‌ ಬರೆ ಲಘುವೊಂದೆ ಸಿಂತೆ 
ಲಘು ಮುಂತೆ ಸಮಂ (ಛಂದೋ ಬು. ೫-೩)- ೨. (ಆಲಂ) 
ಕೀಳಾಗು; ನಿಷ್ಟಲವಾಗು : ರಕ್ಕಸನಂಬುಗಳ" ಕಡೆವಟ್ಟು ಕೆಡೆದುವು 
(ನೋಹತ. ೩೫-೩೭)- ಕೆಡೆಪಡ್ಗು : ೧. ಜಿನಸಮಯದಲ್ಲಿ ಕಡೆಪಟ್ಟನು 
ಮೆನಿಸೆಡಜಡಸಿದಲ್ಲಿ ಯುಂ ತಿರಿದಪನೇ (ಸವಾಪ. ೭-೧೩) ; ಪಿ. ಕರೆಂ 
ಕೆಟ್ಟೊಡೆದ ಸರದವಂ ಕಡೆ'ಪ ಟ್ವ[ಷಾಕಾಂ. ಬಗೆಗೆಟ್ಟು] ಮನಂಗೆಟ್ಟು 
ನಾಡುನಾಡಂ ತಿರಿಗುಂ (ಕಾವ್ಯಾವ. ೨೧೦); ನೆಗಬ್ಬಳಕಾನಗರೀಶಂ 
ಬರ್ಕುಮೆ ತನ್ನಗರದಿ ಕಡೆಪಟ್ಟ ಪರದರೊರೆಗಂ ದೊರೆಗಂ (ಜಗವಿ. 
೯-೧೦೬). [ಕಡ್ಕೆ + ಪಡ್ಕು) 
ಕಡೆವರೆಯ (ನಾ). ಹರೆಯ ಕೊನೆಗೊಂಡ ವಯಸ್ಸು: ಒರೆದಳ್‌ 
ಪದಿರಿಂದಂ ಕಡೆವರೆಯದ ಬರ್ದೊದವಪಿದ ಕಾಮಿನಿ (ಉದ್ಭದೇ. ೪-೩೯). 
[ಕಡೆ + ಪರೆಯ (ಆ ಸರಯ)) 
ಕಡೆವಲಿ (ನಾ). ರಂಗವಲ್ಲಿ, ಹೂವು ಮೊದಲಾದುವುಗಳ 
ಅಲಂಕಾರ : ಶೋಧಿಸಿದ ಕಾರಣೆಯ ಕಣೆವಲಿ [ಸಾಕಾಂ. ಕಡವಲಿ, 
ಕಡವರಿ, ಕಡಿವಲಿ]ಗೈದ ಪೊಸಮುತ್ತುಗಳ ಪಡಿಸಣಗೈದ ಧೂಪದ 
ಧೂಮಪವನನಲೆಸೆದುದಾ ನಗರ (ತೊರರಾ, ೨-೧-೧೬), 
[ಕಡ್ಮೆ + ಬಲಿ] 
ಕಡೆವಲ್ಲು (ನಾ). ಕೊನೆಯ ಹಲ್ಲು; ದವಡೆ ಹಲ್ಲು: ಕಡೆವಲ್ಲುಂ 
ನಾಲ್ಕಕ್ಕುಂ ಪಡೆಗಂ0 ತಾಂ ಪಾರಿಕ್ಚಮೆಂಬಾ ಪೆಸರಂ (ಅಶ್ವಶಾ. ೯-೮). 
[ಕಡ್ಕೆ + ಪಲ್ಲು («ಎ ಪಲ್‌)) 
ಕಡೆವಳ್ಳಿ (ನಾ). ಕೀಳು ಹಳ್ಳಿ; ಕುಗ್ರಾಮ: ಅಲ್ಪಾಶ್ರಯಂ ಕಿಜು 
ದೋಟಂ ಕಡೆವಳ್ಳಿ ಬೀಳುಮನೆ ಮುಂಗೆಯ್ರಾರ್ಭಟಂ... ಬಜಕಿಗೈಯಂಂ 
ಸುಜಿಧಂತೆ( ಸೋಮೇಶ, ೧೭). [ಕಡೈ + ಪಳ್ಳಿ] 


ಕಡೆವಾಯ್‌, ೧೪೩೮ ಕಡೆಸೆಅಂಗು 


ಕಡೆವಾಯ್‌,, ಕಡೆಹಾಯು (ಕ್ರಿ). ಕೊನೆಯನ್ನು ಮುಟ್ಟು; 
ದಾಟು; ಪಾರಾಗು : ಪಿಡಿಯಲೊಡರ್ಚಿ ತಡೆದು ತೊಡಂಕಿ ತುಡುಂಕಿದ 
ಗೋವನಂ ಕೊಡಪಿ ಕೆಡವಿ ಕಡೆವಾಯ್ಡು ನಡುವೀದಿಗೆ ಕಡುವೇಗದಿಂ 
ಪರಿತಂದು (ರಾಜಶೇ. ೬-೧೧ ವ). ಕಡೆಹಾಯು : ಕರ್ಮದ ಕಡಲಿಂದ ಬಂದು ನಿಮಗೆ ಶರಣಾಗತನಾದಂ (ಪಂಚತಂ. ೧೦೪-೧). 
ಕಡೆಹಾಯುವರು (ಷರಂದ. ೧-೧೪೫-೩) ; ನಿನ್ನ ಸೊಮ್ಮು ನಿನಗೊಪ್ಪಿಸಿ | 5 [ಕಡ್ಕೆ *- ಸಲ್‌] 


| ಕಡೆಸಲ್‌ (ಕ್ರಿ). ` ಕೊನೆಮುಟ್ಟು ; ದಡಸೇರು; ನೆರವೇರು: ಈ 
| 
| 

ಕಡೆಹಾಯುವ ಕ್ಷಣವ ತಾ ಜೇಗ ಪ್ರಭುವೇ (ಅಂತರಾ. ೨). ಟಗ (ಕ್ರಿ). ೬ ಕಡೆಸರಿ : ಕೆಡೆದತ್ತಿದೆನ್ನಯೆ ಬಾಣದಿಂ ಕಡೆಸಾರ್‌ 


ನೆಲನಂ ಪತ್ತುವಿಟ್ಟು ಪೋಪಂತು ಮಾಲಕ ನೆಂದು ಸಮಕಟ್ಟಿಕೊಂಡು 
ಬಂದಿರ್ದಂ ಅದಲ್ಲದೆಯುಂ ಅದು ಕಡೆಸಲ್ಲದಿರ್ದೊಡೆ ಭಯಸ್ಕ ನಾಗಿ 


[ಕಡ್ಕೆ * ಪಾರ್ಕ್‌] ಬಿಡೆಂದವನನೀಶ್ವರೆನೆಂದು ಬಲ್ಲನೆ ಪಾರ್ಥನೊತ್ತಿ ಕೆರಳ್ಳಿ ದಂ (ಶಬಶಂ. 

ಕಡೆನಾಯ್‌, ಕಡವಾಯ್‌, ಕಡೆವಾಯಿ (ನಾ). ಬಾಯಿಯ ಕಜೆ, ೪-೨೬); ಹವ್ವನೆ ಹಾರಿಯದ ಬಿಸುಟು ಕಡೆಸಾರ್ದು ಪೊಜಮಟ್ಟು 
—ತುದಿ; ಕಟಬಾಯಿ : "ಸೃಕ್ವವೆಂಬುದು ಕಡೆವಾಯ್‌ ? (ಹಲಾಯು. ಬಂದು (ನವಮೋ. ೯-೩೩). [ಕಡ್ಮೆ * ಸಾರ್‌] ` 
೮೬-೩೬೬) ; ಕಡೆವಾಯ ಲೋಳೆಯೊಳ್‌ ಪೊರೆದುಗುತರ್ಪ ಪಚ್ಚಪಸಿ 10|ಕಡೆಸಾರಿಗೆ (ನಾ). ಕೊನೆ; ಮುಕ್ತಾಯ: ನುಡಿದ ಕಾಲಾವಧಿಗೆ 
ಯಚ್ಚಗಣಂಕೆ (ಕಾದಂ ಪೂ. ೬೫೧); ಹಸ್ತಾಗ್ರಮಂ ಕಡೆವಾಯೊಳ್‌ ಜರೆತೆರೆಯಡಗಿದವು ಜಾಣಿನಲಿ ಸತ್ಯವ ನಡೆಸಿದಿರಿ ಕಡೆಸಾರಿಗೆಯಲುನ್ನ 


ಸೇಆಕೆಯಿಟ್ಟು . .. ಇರ್ದುದೊಂದತಿ ಮಡೇಭಂ (ಗಿರಿಕ. ೯-೨೪); | ತಿಯ ಕೆಡಿಸದಿರಿ (ಕುವ್ಯಾಅ. ೧೫-೨೯). [ಕಡ್ಮೆ * ಸಾರಿಗೆ] 


ಸ 
ಚಾರಿವರಿದು ಚಂದ್ರಸುರಥೇನು ಕೂರ್ತು ಚಕೋರವತ್ಸಗೆ ಮೊಲೆಗುಡಲು ಕಡೆಸಾಲ್‌ (ನಾ). ರಂಗವಲ್ಲಿ, ಹೂವು ಮೊದಲಾದ ಅಲಂಕಾರಗಳ 
ಪೂರಿಸಿ ಕಡೆವಾಯೊಳಿಳಿವ ತಣ್ಣಾಲೆನೆ ಸೋರಿತು ಬೆಳ್ಚಿಂಗಳಿಳೆಗೆ (ಮೋಹತ. 


ಸಾಲು, ಪಂಕ್ತಿ: ಕರ್ಪುರದ ಪರಿಪರಿಯ ಕಡೆಸಾಲ ಪರಿವಿಸ್ತರದ 
೧೬-೫೫). ಕಡವಾ ಯ್‌; ಕಡವಾಯಂ ಬಿರ್ಚಿ ಬೆನ್ನಂ ಕುಸಿದು !15( ಧೂಪದ ಧೂಮಗಂಧೋ ತ್ಕರ ಸಮುದ್ರದೊಳದ್ವೆನೊಬ್ಲದೆ ಪಥವ 
ನೆಗಪಿ ವಾಳಾಗ್ರಮಂ (ಅನಂಪು. ೧೨-೬೨). ಕಡೆವಾಯಿ : ¥ ತುಟಿಯ | - | ಪವಮಾನ (ತೊರರಾ. ೧-೧೩-೫). [ಕಡೆ * ಸಾಲ್‌) 


ಪ್ರಾಂತ್ಯಗಳು ಶ್ರಕ್ಷಣಿಯೆನಿಸುಗು ಕಡೆವಾಯಿ * (ನಾಚಿರಾ. ೧೨೨). | ಕಡೆಸಿಡಿ (ಕ್ರಿ). ಪಕ್ಕಕ್ಕೆ ಸರಿ; ಪ್ರತ್ಯೇಕವಾಗಿರು; (ಗುಂಪಿನಿಂದ) 
"ಕಟವಾಯ್‌' ಪರಾ. 4 ಬೇರೆಯಾಗಿ ನಿಲ್ಲು: ಕಡೆಸಿಡಿದೊಂದೆ ಭೂಜವಟ ಕಾನನನೊಪ್ಪುವ 
[ಕಡ್ಮೆ * ಬಾಯ್‌. / ತಮಿ, ಕಡೆ ವಾಯ್‌ ; ಮಲ. ಕಡವಾಯಿ] ವೇಣುಕುಂಜವೆಂಬೆಡೆಗಳೊಳಿರ್ದ ಪಾವು ಕೊಳಲಪ್ಪು ದಸಾಧ್ಮಂ (ಖಮದ. 
ಕಡೆವಾಯಿ "ಕಡೆವಾಯ್ಕ್‌' ನೋ. ೩-೪೧). [ಕಡ್ಮೆ * ಸಿಡಿ] 
ಕಡೆನೀಡು (ನಾ). ಸೈನ್ಯದ ಕೊನೆಯ ಬೀಡು, ಬಿಡಾರ: ಅಳು ನ (ಕ್ರಿ). ಕಡೆಗೆ ಚಿಮ್ಮು ; ಹೊರಕ್ಕೆ ಹಾರು: ಹೋಮದ 
ನೆರೆದಿಕೆ ನಾಲ್ಕು ದಿಕ್ಕಿನೆ ಮೂಲೆ ನೆಜಕೆಯದು ಮುನ್ನವೀಗಳು ಪಾಳೆಯದ ಕುಂಡದಿಂ ಕಡೆಸಿಡಿಲ್ಲು ಪೊದಲ್ಲಿರೆ ಕಂಡು ಕೆಂಡಮಂ ಕಾಮಿಸಿ ಸೇರ 
ಕಡೆವೀಡಿಗೈದದು ಶಿವಶಿವಾ (ಕುವ್ಯಾಶ. ೨-೩); ಬೇಡುನೆನು ಪಣ್ಣೆನುತೆ ಪಣ್ಣನೆ ಫೊರ್ದಿ ತುಡುಂಕೆ ಕೈ ಸುಡಲ್‌ (ರಾಜಶೇ. ೧-೧೨೮). 
ಹರಿದರುಶನವ ಕಡೆವೀಡಿನೊಳಗೆನ್ನಂತ್ಯ ಕಾಲಕೆ (ಸಂ ಭಪ. ೧೯-೧೨); [ಕಡ್ಕೆ * ಸಿಡಿಲ್ಕ್‌) 


20 


ಈಗಳ್‌ ಅಶ್ವತ್ಥಾಮನ್‌ ಇರ ಕಡೆವೀಡೆಯ್ದಿ (ಅಶ್ವತ್ಥಾ. ೧-೭). 25, ಕಡೆಸಿರಗೆಯ್‌ (ಕ್ರಿ). ತಲೆಕೆಳಗುಮಾಡು (?): ಬಿಡುವುರಿಯೆಣ್ಣಿ 
(ಕಡ್ಕೆ + ಬೀಡ್ಕು) ಸೂಸುವ ಕನಲ್ಲಿಡಿ ಬೀಸುವ ಪಾಸನೋರೆಯಿಂದಿಡುವಜಕ ಪೊಯ್ವ 
ಕಡೆವುಟ್ಟು (ಕ್ರಿ). ಕೊನೆಯಲ್ಲಿ ಹುಟ್ಟು; ಕೊನೆಯ ಮಗುವಾಗು : ಕತ್ತಳಿಕೆ ಕುತ್ತು ವ ಕೊಂತಮುರುಳ್ಳುವೊಡ್ಡುಗಲ್‌ ಕಡೆಸಿರ[ಪಾಳಾಂ. 
ಅನವದ್ಯಚರಿತನೆಂದಣಕಿದನಿಬರ ಕಡೆವುಟ್ಟಿ ದಾಕೆ ಹನುಮಂಗಸ್ಮಜ್ಜನಕಂ ಸೆಆಕಿ]ಗೆಯ್ದ ನೂಂಕು ದಳಿಯಿಕ್ಳುವ ಬಲ್ಲಸಿ ಭೀತಿಯಂ ಮನಕ್ಕೊಡರಿಸೆ 
ದಧಿಮುಖ ನಗರೀಜನಪತಿ ಗಂಧರ್ವನೆಂಬನಂಬರಗಮನಂ (ಸಂರಾಮಾ. ಲಗ್ಗೆಯೊಟ್ಟಳದೊಳಿಟ್ಟಳವಾದುದು ಕೊ ೦ಟಿಗಾಳೆಗಂ (ಚಂದ್ರಪು. 
೧೧-೬೨), [ಳಡ್ಕೆ + ಪುಟ್ಟು) $0 ೫-೧೦೫; ಕಾನ್ಯಸಾ. ೪೫೫ ನೋ); “ತಲೆಯನ್ನ ಡೆದು ಬಿಡು? 
ಕಡೆವೆಳೆಗು (ನಾ). (ರಾತ್ರಿಯ)ಕೊನೆಯಲ್ಲಿ ಬರುವ ಬೆಳಕು; (ಕರ್ಣಾಜ. ೩೩). [ಕಡ್ಕೆ + ಸಿರೆ, * ಕಯ್‌] 
ಸಂಧ್ಯಾಕಾಲದ ಬೆಳಕು: ಕಳಿದರಿಬ್ಬರು ಕತ್ತಲೆಯ ಕಣೆ[ಪಾಕಾ.| | ಕಡೆಸಿಲ್ಯ್ಯು, (ಕ್ರಿ). ಕೊನೆಯಲ್ಲಿ ಸಿಕ್ಕಿ ಕೊಳ್ಳು; ಕಡೆಗೆ ಉಳಿ: 
ಡು]ನೆಳಗಿನಲಿ ಕಾಮಾತುರದ ಕಳವಳಿಗನಾ ಮಾರೀಚಗೆಂದನು ಮಧುರ ಒಡನಾಡಿಗಳೆಲ್ಲರ ಸಂಗಡಮಿರದೀ ಪೊಕ್ತಿ ಪಸಿವಿನುರವಣೆಯಿಂ ಜೆಂದೊ 
ವಚನದಲಿ (ತೊರರಾ. ೩-೮-೧೨). "ಕಡೆವಗಲ್‌' ಪರಾ. ಡಲಂ ಪೊರೆಯಲ್‌ ಪೋದೆಂ ಕಡೆಸಿಲ್ಫಿದೆನದಜಕಿನಿಂತು ಪಳಯಿಪೆಂ 
[ಕಡೆ + ಬೆಳಗ್ಳು] [35| (ವೃಷವಿ, ೩೯-೪೮). [ಕಡೆ + ಸಿಲ್ಕ) 
ಕಡೆವೊನ್‌ (ನಾ). ಮೆರುಗಿಟ್ಟ ಚಿನ್ನ; ಅಪರಂಜಿ: ಪತಿಯ ನಿಡಿಯ | | ಕಡೆಸಿಲ್ಕೂ, (ನಾ). ಕೊನೆಯ ಉಳಿಕೆ; ಕಡೆಯಲ್ಲಿ ಉಳಿದದ್ದು : 
ಕಯ್ದಾವರೆಗಾದನ್ನೀಡಿದಳಾ ನಿ ಕಡೆವೊನ್ನೆಸಕಮನಿಳಿಸಿ ಮಿಸುಪ ಚಿನ: ವರ್ಷಾಂತ್ಯದಲ್ಲಿ ಉಳಿಯುನ ಕಡೆಸಿಲೈಷ್ಟು? (ರೂಢಿ). 
ಬಾಳಕನಂ (ಶಾಂತೀಶ್ವ. ೧೪-೬೩). [ಕಡ್ಮೆ * ಪೊನ್‌] | [ಕಡ್ಮೆ + ಸಲ] 
ಕಡೆವೊಳಲು (ನಾ). ಗಡಿಯಲ್ಲಿರುವ ಊರು; ಸೀಮೆಯ ಕೊನೆ| |ಕಡೆಸೆಅಂಗು, ಕಡೆಸೆಅಗು (ನಾ). ೧. ಸೆರಗಿನ ಕೊನೆ, --ತುದಿ, 
ಯಲ್ಲಿರುವ ಊರು: ಸುವಸ್ತು ವಾಹನವ ಸಡಗರದಿ ತೆಗೆಕೊಂಡು 40| ಅಂಚು : ಮೃಡನ ಹೊಜಗೊಮ್ಮಾಜು ಸೀರೆಯ ಕಡೆಸೆಂಂಗಿರೆ 


ವಹಿಲದಿ ಮಡದಿರಿಗಿವರ ಮೇಘಕೂಟದ ಕಡೆವೊಳಲ ಹೊಕ್ಕಿರ್ದು | ಲಿಂಗದೊಳಗಾತಂ ಪ್ರವೇಶಿಸಿದ (ಬಸಪ. ೫೩-೪೯). ಕಡೆಸೆಅಗು: 
ದೂದಟ್ಟಿದನು ಪುರವರ್ಗೆ (ಸಾಳ್ವಭಾ. ೧೭-೫೦). ೧. ನಿತ್ಯದ ಕಡೆಸೆಜಗಿನ ಸೋಂಕಂ ಕುಡೆ ರೋಮಜನಾದಂ (ಬಸರ. 
[ಕಡ್ಕೆ * ಪೊಳಲು (ಆ ಪೊಟಲ್‌)] ` | 6-೧೩೬), ೨. ಕೊನೆ; ತುದಿ: ತುಜುಗೆವೆಯ ನಿಡುಗಂಗಳಿನ ಕಡೆಸೆಜಗ 

ಕಡೆಸರಿ (ಕ್ರಿ). ಕಡೆಗೆ ಸರಿ; ಪಕ್ಕಕ್ಕೆ ಹೋಗು; ಓರೆಯಾಗು : ನಮರಿಸುತೊಯ್ಯ ನೊಯ್ಯನೆ ಮ ಕ ಮಿಗೆ ಕಾಣಿಸುತ ಬಂದಳು 
ಕಣ್ಟ್ರೊಲಂದಪ್ಪಿ ಕಡೆಸರಿದು ತನ್ನನಜಸಿ ತೊಳಲ್ವ ಕಾದಲನಂ ಕಾದಲ್ಲೆಯಿಂ | «3 ರಾಮನಿದ್ದೆಡೆಗೆ (ತೊರರಾ. ೩-೪-೮) ; ಕಂಗಳ ಕಡೆಸೆಅಗು ಕೆಂಪಾಯ್ತು 


ಕಾಡಲೆಳಸಿ (ಶಬಶಂ. ೩-೩೫ ವ). '[ಕಡ್ಕೆ * ಸರಿ] (ನಿಭಾಗ, ೪-೫-೪೭). (ಕಡೆ + ಸೆಜಂಗು) 


ಕಡೆಸೆಅಗು ೧೪೩೯ ಕಡ್ಡತನ 


ಳಡೆಸೆಅಗು "ಕಡೆಸೆಅಂಗು” ನೋ. 
ಕಡೆಹ "ಕಡೆಪ' ನೋ. | 
ಕಡೆಹರಿ (ಕ್ರಿ). ಸೀಮೆಯನ್ನು ಮಿಸಾರು; ಎಲ್ಲೆ ಮಾರು: ಕಡೆಹರಿದು | 
ಹಾರುವುದು ಅಡಿಯ ಮೇಲೆಸಸುವುದು (ನಡೆದಾ. 1, ೪೪೧). 
(ಕಡ್ಮೆ * ಹರಿ (ಆ ಪರ್ಮಿ)] ಕ 
ಕಡೆಹಾಯಿಸು, ಕಡೆಹಾಸು (ಕ್ರಿ). ೧. ದಾಟಿಸು; ತೇರ್ಗಡೆಮಾಡು: 
ಆಯ್ಕ ನಾನು ಬಂದ ಭವಾಂತರದಲ್ಲಿ ನೀವು ಕಡೆಹಾಯಿಸಿದಿಕೆಂಬುದ 
ನಿಯೆ(ಲಿಂಗನ. ೮-೩೦); ಒಡೆ ಯನಾಜ್ಞೆಯಿಂದಲಿರುವೆನು ಕಡೆಹಾಯಿಸು 
ಹುಲಿರಾಯನೆ (ಗೋಹಾಡು. ೬೨). ೨. ಪಾರುಮಾಡು; ರಕ್ಷಿಸು: 
ಮಡದಿ ಮಕ್ಕಳನೆಬ್ಲ ಕಡೆಹಾಯಿಸುವ ನೀನೆ (ಪುರಂದ. ೧-೧೪೬-೨) ; | 0 
ಕಡೆಹಾಸು ೩. ಕೊನೆಗೊಳಿಸು; ಪೂರ್ತಿಮಾಡು : ಸಾವಿರದಲ್ಲಿ 
ಒಂದು ರಜ್ಜು ಹರಿದಡೆ ಅದ ಸಾಗಿಸಿ ಕಡೆಹಾಸಬೇಕಲ್ಲದೆ ಗೈದು ಬಿಟ್ಟಡೆ 
ಒಂದಜ ಹಿಂದೊಂದಳಿಯಿತ್ತು ಆ ಅಚ್ಚು (ಮೋಳಿಮಾ. ೫೫-೨೨೮). 
[ಕಡೆಹಾಯು (ಆ ಕಡೆವಾಯ್‌,) 4+ -ಇಸ್ಸು] 
ಕಡೆಹಾಯು "ಕಡೆವಾಯ್ಕ್‌ ” ನೋ. 15 
ಕಡೆಹಾಸು "ಕಡೆಹಾಯಿಸು' ನೋ. 
ಕಡೆಹುಟ್ಟು (ನಾ). ಕಡೆಗೆ ಹುಟ್ಟಿದ ಮಗು; ಕಿರಿಯ ಮಗು (ಕಿ). 
(ಕಡೆ * ಹುಟ್ಟು (ಆ ಪುಟ್ಟು] 
ಕಡೆಹೊಲ್ಲದು (ಗು). ಕೊನೆಯಲ್ಲಿ ಕೆಡುಕನ್ನುಳ್ಳ, ಕೆಟ್ಟದಾದ : 
ಕೊಡನ ಅಂಧಕ ಪೊತ್ತು ನಡೆವಂತೆ ಅಧಿಕಾರ ಕಡೆಹೊಲ್ಲದೆ([ಪಾಠಾಂ. | 20 
ಯಲ್ಲಿ ಎ] ಚ್ಚಜಕಿಕೆ (ಪುರಂದ. ೨-೪೫-೧). 
(ಕಡ್ಮೆ + ಹೊಬ್ಬದು (ಆ ಪೊಲ್ಲದು)] 
ಕಡೆಹೋಗು (ಕ್ರಿ). ಕೊನೆಮುಟ್ಟು; ದಡಸೇರು-: ಅಲ್ಲಮಪ್ರಭು! 
ದೇವರಿಗೆ ಮರುಳುಶಂಕರಡೇವರ ನಿಲವು ಕಡೆಹೋಗಿ[ಪಾಕಾಂ. ಹೊಂಗಿ) 
ತೋಲುತ್ತಿರಲು... ಸ್ತೋತ್ರಂಗಳಂ ಸಾಕೆಂದು ನಿರೂಪಿಸಿದ ಪ್ರಸ್ಥಾವದ 25! 
ವಚನ (ಶೂನ್ಯಸಂ. ೧೧೬-೨೩). 
(ಕಡ್ಕೆ * ಹೋಗು, (ಆ ಪೋಗು,)] 
ಕಡ್ಡ, ಕಡ್ಡು, ಖಡ್ಡ,, ಖಡ್ಡು (ಗು). ೧, ದಿಟ್ಟತನ; ಎದೆಗಾರಿಕೆ: 
*ಕಡ್ಡ[(ಪಾಠಾಂ. ಖಡ್ಡ]ಮೆನಲ್‌ ದಿಟ್ಟಿ ತನಂ » (ಚತುನಿ. 11, ೩೮); 
ಕಡ್ಡದಿಂ ಕಾಲ್ಕೈಯ ಬಡಿವಾಡುತಿತ್ತು (ಕಾಲೂರ. ೫೦-೭೪). |30 
೨. "ಮತ್ಸರ ; ದ್ವೇಷ” (ಪಂಪಭಾ. ಕೋಶ); ಅವರಿರ್ವರ್ಗಮೊರ್ವ 
ಕೊರ್ವರೊಳ್‌ ಮೂಗುದುಜ್‌ಸಲಾಗದ ಕಡ್ಡಮವರ್ಗೆಂತುಮೊಡಂ 
ಬಡಾಗದು (ಪಂಪಭೂ. ೧೨-೧೦೩ ವ). ೩. ಕೋಪ: ಕಡ್ಡ ಬೇಡೆಲೆ 
ಸ್ವಾಮಿ ನಾವರೆಯೆಡ್ಡರೆಮ್ಮೊಳು ನಿಮಗೆನುತ ತಲೆಯೊಡ್ಡಿದರು| 
ಪಾದದೊಳು ಶಂಕರದಾಸಿಮಯ್ಕಗಳ (ಶಂಕದಾ. ೮-೪). ಕಡ್ಡು: 
೧. ಕಡ್ಡು [ಪಾಠಾಂ. ಡು] ಮನದ ಕಲಿತನದ ಕರೋಷಗಳಿಂದ ವೊಡ್ಡೊಡ | 
ಸಿದೆ ನಿಮಿಷದಲಿ (ಅಮುಸಾಂ. ೨-೧೧೩). ಖಡ್ಡ : ೧. “ಖಡ್ಡ[ಪಾಠಾಂ. 
ಕಡ್ಡ]ಮೆನಲ್‌ ದಿಟ್ಟಿತನಂ? (ಚತುನಿ. 11, ೩೮). ಖಡ್ಡು: ೧. "ಖಡ್ಡಳಿ' 
ಪರಾ. (1. / ಸಂ. ಕಡ್ಡಾ ಇ ಬಿರುಸಾಗು, ಕತೋರವಾಗು) 
ಕಡ್ಡೃ, ಖಡ್ಡ್ಯ (ನಾ). ೧. ದ್ವೇಷಿ; ವೈರಿ: ಈತಂ ಮನೆಯ ಕಿಲುಕುಳ |40 
ವೆಸನಂ ಮಾಡದಿರೆ ತನ್ನ ಕಿಜಿಯಬ್ಬೆ ಜಡಿದೊಡೆ ಮುಳಿದು ಬಂದೊಂ 
ಮೂಗುದುಟಿಸಲಾಆದ ಕಡ್ಡನೆಂದಾ ತೆಜನಂ ಪೇಟ್ಟು (ಚಾವುಂ ಪು. 
೪೯-೮). ೨. ತಿಳಿಗೇಡಿ; ದಡ್ಡ: ಆತಂ ಕಿಜುಕುಳನುಂ ಕಡ್ಡನುಮಾಗ 
ಲಾಗ ಧೈರ್ಯವಂತನಪ್ಪುದು (ಬಂಹರಿ.೬-೧೪). ಖಡ್ಗ: ೨. ಗೊಡ್ಡು 
ಕೋಡಿನಲಿಆದು ನೆಗಹಿದ ಗೆಡ್ಡೆಯಂತಿದನೆತ್ತಿ ಭಕುತಿಯ ಖಿಡ್ಡನೈತರೆ | 45 
ಕಂಡು ಹೋಗದಿರೆಂದು ಮಾರ್ಗದಲಿ (ನಿಭಾಗ. ೩-೯-೫೮). 


35 


i 


ಕಡ್ಡಮಾಡು - ಮೂರ್ಬನನ್ನಾಗಿ ಮಾಡು; ಪೆಚ್ಚುಗೊಳಿಸು : 
ಅಜ್‌ ಯದಂತೆ ಕಡ್ಡಮಾಳ್ಕುದು ಪ್ರತಿಕೂಲವೆರಸಿ ಗರ್ವದಿ ಮಾಡುವುದು 
(ದ್ವಾದಶಾ. ೫೨-೧೨೩೨). ಕಡ್ಡಾಗು - ದಡ್ಡನಾಗು ; ಪೆಚ್ಚಾಗು (ಕಿ). 
[?.! ಸಂ. ಕಡ ಇ ಮೂರ್ಪ] 

ಕಡ್ಡ್ಮ (ಗು). ಕೆಟ್ಟದಾದ ; ಜೋಷಯುಕ್ತವಾದ. "ಕಡ್ಡವಾರ' 
ಪರಾ. [ಆ ಸಂ, ಕಷ್ಟ) ` 

ಕಡ್ಡಂಚು (ನಾ). ಗೆರೆಯಂತಿರುವ ಅಂಚು; ಕಡ್ಡಿ ಅಂಚು: ಒಂದು 
ಜೊತೆ ಕಡ್ಡಂಚಿನ ಪಂಚೆಯನ್ನು ತಂದೆ (ರೂಢಿ). [ಕಡ್ಡಿ + ಅಂಚು) 

ಕಡ್ಡಗೂಂಟಣಿ (ನಾ). ದಿಟ್ಟಳಾದ ಕುಂಟಣಿ; ತಲೆಹಿಡುಕಿ: 
ಕಡ್ಡಗೂಂಟಣಿ ಕಿಡಿಯಂ ಮೆಟ್ಟಿದಂತಾಗೆ ಚೌಕಿಗೆಯ ಬಾಗಿಲ್ಗೆ ಬಂದು 
(ಲೀಲಾವ. ೨-೧೧೯ ನ). [ಕಡ್ಡ್ನ * ಕೂಂಟಣಿ] 

ಕಡ್ಡಣ, ಕಡಣ, ಕಡ್ಡಣಿ (ನಾ). ಜಡೆಗಟ್ಟಿದ ಕೂದಲು; ಜಡೆಗಟ್ಟು : 
“ಕಡ್ಡ[ಪಾಠಾಂ. ದ್ಹ]ಣಮೆಂದು ಜಡೆಗಟ್ಟು ೫ (ಕಶಸಾ. ೨3-೪೪೮); 
* ಮದವಟ್ಟಗೆಯೆ ಕಡ್ಡಣಂ ಎನೆ ತಾನೆ ಜಡೆಗಟ್ಟು” (ಕಬ್ಬಿಕ್ಕ. ೩೨); 
ಮುಡಿಜಡೆಯನ ಕಡ್ಡಣಮಂ ಚೊಕ್ಕಳಂ ತುಜುಬಿ (ರಾಮಾಶ್ವ. ೧೩೧-೮). 
ಕಡಣ: “ಜಡೆಗಟ್ಟಿದು ಕಡಣಂ” (ಕವಳಂ. ೧೮೪). ಕಡ್ಡಣಿ: 
ಕಡಿತಲೆ ಕೆಯ್ಯ ನೇವಲೆಗೆ ಸೆಕ್ಕಿ ದೆ ಚಿಕ್ಕಸಿಧೇನು ಮಂಡೆಯೊಳ್ಳಡು 
ಮುರಿದೊತ್ತಿ ಸುತ್ತಿದ ಕಣ್ಣದಣಿ ಕಡ್ಡಣಿ] [ನಾಕಾಂ. ಕಣ್ಮಣಿ] ನೇಣರೆ 
'ದೊಟ್ಟ ಕುಪ್ಪಸಂ ಕುಡಿನಿಮಿರ್ದಿರ್ಪ ಮಾಸೆ. . . ಇಂತು ನಡೆದರ್‌ 
ನಲನಿಂ ಪತಿಗಂಗರಕ್ಷಕರ್‌ (ಶಾಂತೀಶ್ವ. ೧೫-೮೮). [?) 

ಕಡ್ಡಣಿ "ಕಡ್ಡಣ' ನೋ. 

ಕಡ್ಡಣಿಗೆ, ಖಡ್ಡಣಿಗೆ (ನಾ). ೧. ಜಡೆ; ಹೆಣಿಗೆ: ಕೆದಜಾದ ತಲೆ 
ಯನಡಸಿ ಸುತ್ತಿದ ಮುಪ್ಪುರಿಯ ಬಾರಿಕಡ್ಡೆಣಿಗೆಯ (ಹಚಕಾ. ೧೧-೧೭). 
೨. ಹೆಣೆದ ಚಾವಟ, ಬಾರುಕೋಲು: ಮಹಾಕಾಲನ ಕೋಣನ 
ಕೊ:ಡಿನ ಹೊಸ ಬಡಿಗೆಗಳ ಕುಳಿಕನ ಕಡ್ಡಣಿಗೆಯ ಶಶಿರವಿಗಳ ತಾಳಂಗಳ 
(ವೀರೇಚ. ೨-೨೧); ಆ ಕೊನೆಯ ಶಬ್ದಗಳು ಬಾರಿಕಡ್ಡಣಿಗೆಯಿಂದ 
ಅವನನ್ನು ಛಳೀರನೆ ಹೊಡೆದಂತಾಯಿತು (ಹೊಸಮೇ.೩೧೬). ಖಡ್ಡಣಿಗೆ: 
೧. ತಲೆಯ ಖಡ್ಡಣಿಗೆಯ ಸುರಂಗದ ಪಳಿಯ ಸೀರೆಯ (ಕುವ್ಯಾ ಭೀ. 
೪-೪೦). ೩. (?) ಸ ಸಮತೆಯೆ ಖಡ್ಡಣಿಗೆಯೆಂದೆಂಬ ಸಮಿತ ಪಾತ್ರೆಯ 
ನಿಕ್ಕಿ ಸದ್ಭಾವನೆಂದೆಂಬ ನವನೈವೇದೃಮಂ ಬಡಿಸಿ (ವಾಯಿರ. ೧೩೬-೨೬). 

[ಕಡ್ಡಣ-- ಇಗೆ] 

ಕಡ್ಡಣಿಸು (ಕ್ರಿ). “ಕತ್ತರಿಸು” (ತೊರರಾ. ಕೋಶ): ಅಣೆದನೆಡದಲಿ 
ಬಲದಲಾತಗಳಣೆದ ಖಡ್ಗವ ಖಡ್ಗದಲಿ ಕಡ್ಡಣಿಸಿ [ಪಾಠಾಂ. ಖಡ್ಡಣಿಸಿ 
ದಟ್ಟಣಿಸಿ, ಕಡೆಗಣಿಸಿ, ಕಣೆಕರಿಸಿ] ಕೈ ಮೈ ಲುಳಿಯಲಿಬ್ಬರಿಗೊಬ್ಬನುರ 
ವಣಿಸಿ (ತೊರರಾ. ೬-೩೧-೨೧). [? + -ಇಸ್ಕು] 

ಕಡ್ಡತನ, ಖಡ್ಡ ತನ (ನಾ). ೧. ಕಾಟ; ತೊಂದರೆ. ೨. ದಡ್ಡತನ; 
ಮೂರ್ಯತನ : ತನುಜ ಕದನದ ಕಡ್ಡ(ಪಾಳಾಂ. ಕಪ್ಪ) ತನ ಬೇಡೆನಗಿ 
ದುಪಕಾರವು ವೃಥಾ ಕುರುವನಕೆ ವಹ್ನಿಯ ಬಿತ್ತಬೇಡಕಟಿಂದನಾ 
ಭೀಷ್ಮ (ಕುವ್ಯಾಭೀ. ೧೦-೩೧). ಖಡ್ಡತನ: ೨. ಗುಡ್ಡರೆಬ್ಲರು ಗುರುವ. 
ನಾವನು ಖಡ್ಡತನದಲಿ ಜಜಕಿವನೆನುತವರಡ್ಡಹಾಯ್ಡರು (ಪ್ರಭುಲಿ. 
೧೩-೭); ಖಡ್ಡತನವನು ಬಿಸುಟು ಬಾಹ್ಮದಲಡ್ಡ ವಿಸಿ ಕಣುಮನಗಳಿಗೆ 
ಬಲೆಯೊಡ್ಡಿದರು ಬಲಕೇಶವರು ದಿವ್ಯಾಕೃತೀಕ್ಷಣದೆ (ನಿಭಾಗ. ೧೦-೮-೮). 
೩. ಸೊಕ್ಕು; ಮದ; ದರ್ಪ: ರಾಯನ ನಾರಿಯರ ವಿವಿಧಾಭರಣ 
ಸಿಂಗಾರವೊಡ್ಡಿತು: ಕೊಂಡು ಮುಳುಗಿತು ಖಡ್ಡತನ ನೃಪನ (ಕು ವ್ಯಾ ಸ. 
೧೪-೯); ಕ್ಷಶ್ರಿಯರಿಗೀ ಕಡುಖಡ್ಡತನವಿರಬೇಕು (ತೊರರಾ. ೨-೨-೪೩). 


[ಕಡ್ಡ್ನ 4 -ತನ 


ಕಡ್ಡಯಿಸು ೧೪೪೦ 


ಕಡ್ಡಯಿಸು (ಕ್ರಿ). ಕಷ್ಟಪಡಿಸು; ಕಾಡು: ಚಿಸವರಿಗೆಯ್ವ ಬೇಸರಿಸು 
ವಿತ್ತುದನೆತ್ತುವ ಮೇಗುದೋರ್ಪ ಕಂಟಸುವ ಕನಲ್ವ ಕಡ್ಡಯಿಸು 
ವೇಟ೨ದನಂ ತಿಳಿಪಲ್‌ (ಶಾಂತಿಪು. ೮-೧೦೩). 


[ಡ್ಡ * -ಇಸ್ಕು] 
ಕಡ್ಡವಣೆ (ನಾ). ಎಳೆಯುವುದು; ಬರಸೆಳೆಯುವುದು ಸೆಳೆತ: 
ಆಕೆಯ ಮುದ್ದುವೆರಸಿದ ತೊದಲ್ಲುಡಿಗಂ 1... ಪುರುಡುವೆರೆಸಿದೆ 


ಕೊಂಕಿಂಗಂ ಕದ್ದವಣಿ (?) [ಕಡ್ಡವಣೆ] [ಪಾಕಾಂ. ಗದ್ದವಣೆ]ವೆರಸಿದ 
ಸೋಕಿಂಗಂ ಗಾಡಿವೆರೆಸಿದೆ ಹಾವಕ್ಕಂ (ಪೆಂಪಭಾ. ೪-೧೭ ವ); ಎಮೆ 
ಯಿ ಕ್ಯ ಲ್‌ ಮೆಜಿಿಯಿಸುವಂತೋರೊರ್ವರನೊಡಲೊಳಡಸಿಕೊಳಲ್‌ 
ಕಡಂಗಿಸುವ ಕಡ್ಡವಣೆಯುಂ (ಲೀಲಾವ. ೧೦-೪೪ ವು. “ಕದ್ದವಣಿ - 
ರೋಮಾಂಚ? ” (ಪಂಪಭಾ. ಕೋಶ). 

[4 ಪ್ರಾ. ಕಡ್ಡಣ ಎ ಸಂ. ಕರ್ಷಣ] 


'ಕೆಡ್ಡವಾರ (ನಾ). ಕೆಟ್ಟವಾರ; ಶನಿವಾರ: ಕ್ರೂರದಿನಂಗಳ ಸೆಸರಂ 


ಮಜಕಿಯಿಸಿ ಮಂಗಳವಾರಂ ಕಡ್ಡ[ಪಾಕಾಂ. ವಡ್ಡೆ]ವಾರಮೆಂಬಂತೆ ನಲಂ 
(ಗದಾಯು. ೩-೨೬). P ಇದು "ವಡ್ಡವಾರ'ದ ಅಪಪಾಠವಿರ 
ಬಹುದು. [ಕಡ್ಡ್ಯ + ವಾರ್ಯ) 

ಕಡ್ಡಾಣಿ "ಕಟ್ಟಾಣಿ' ನೋ. 

ಕಡ್ಡಾಣೆ (ನಾ). ಒಬ್ಬಾತನ ಹೆಸರು: ಕಡ್ಡಾಣೆ ಪೆರ್ಮನ್‌ ಸಾಮಾ 
ಜ್ಮಂಗೆಯೆ (ಎಕ. 1% (8), ಚಿಂತಾಮ. ೧೭೦-೧; 750); ಸ್ವಸ್ತಿಶ್ರೀ 
ಕಡ್ಡಾಣೆ ಪೃಥುವೀ ರಾಜ್ಯಂಕೆಯೆ ಸಿಯಕೆಲ್ಲ ಕೆಸುಮಣ್ಣು ನಾಡಾಳೆ (ಎಕ. 
X೪1, ತುಮೆಕೂ. ೯೫-೧ ; 780). [2] 

ಕಡ್ಡಾಯ, ಕಡಾಯ್ಕ, ಖಡ್ಡಾಯ (ನಾ). ೧. ಒತ್ತಾಯ; ಬಲಾ 
ತ್ಕಾರ; ನಿರ್ಬಂಧ : ದುಪ್ಪರಿಗಂಜಿ ಕಟ್ಟಕೊಳ್ಳಬಹುದೆ ಕಡ್ಡಾಯದ 
ವ್ರತವ (ಏಲೇಶ್ವ. ೨೦); ಕಡ್ಡಾಯಕ್ಕೆ ಕಟ್ಟದೆ ಈ ಒಡ್ಡುಗಲ್ಲಿನ 
ಮುಜಸಿಯೆ ಎನಗೊಂದು ಬುದ್ಧಿಯ ಹೇಳಾ (ಕಲ್ಯಾಶಾಂ. ೧); ದೇವರ 
ಪ್ರಾರ್ಥನೆ ನಡೆಸಬೇಕೆಂದು ಕಡ್ಡಾಯ ಮಾಡಿ, ಹಾಗೆ ಮಾಡದವರನ್ನು 
ಶಿಕ್ಷಿಸುತ್ತಾನೆ (ಪ್ರವಾಣ, 11, ೭೯). ೨. ಕಡ್ಡಾಯವಾಗಿ ಮಾಡ 
ಬೇಕಾದ ಸೇವೆ; ಒತ್ತಾಯದ ಕೆಲಸ: ಇನ್ತೀ ಧರ್ಮ್ಮಮಂ ಸ್ತಳದ 
ಹನ್ನವಣಿಗರುಂ ಕಡ್ಡಾಯದ ಕೋಲ್ಯಾಜರುಂ ಪುರಸ್ಸಹರಾಗಿ ನಡಸುವುದು 
(ಸೌಇಇ. 2-1, ೧೬೪-೪೪; 1098) ; ಕಾಣಿಕೆ ಕಡ್ಡಾಯ ಸುಂಕ ಸುವರ್ಣ 
ಮನೆಡೆಆಕಿ ಮುಂತಾದ ಅಯವೆಲ್ಗಉ (ಎಕ. 1x (5), ಕಾನಕಾ. ೩೦-೨; 
1332) ; ಕಾಣಿಕೆ ಕಡ್ಡಾಯ ಆಉದೂ ಯಿಲ್ಲ (ಸೌಇಇ. 20-11, ೪೨೫-೧೬; 
1401) ; ಮಗ್ಗ ಮುದ್ರೆ ಕ್ರಯ ಕಡ್ಡಾಯ ಹಾರಿಕಾಯ ಬಾಳುಕ 
(ಸೌಇಇ. 1270-11, ೪೪೦-೨೫; 1419); ಕಡ್ಡಾಯ ಬಿಟ್ಟ ಬಿರಾಡ 
ಕಾಣಿಕೆ (ಎಕ. ೫1, ಜಗಳೂ. ೪೧-೩೨ ; 1526) ; ಅಡ್ಡೆಯ ಹೊಜಕೆಯಂತೆ 


ಕೊಂಡೆಯ್ದಿ ಕೊಡುವಾಗ ಕಡ್ಡಾಯದೊಡವೆಯೊಯೆಂದಾ (ಭರಚ. | 


೩೮-೧೨೭). ಕಡಾಯ, : ೨. ಅನುಪು ಆಳು ಅರ[ಕಾ]ಣಿಕೆ ಕಡಾಯಉ 
ದೆಂಣಾಯವಾರರು (ಸೌಇಇ. IX-i, ೪೩೮-೧೬; 1418); ಕ್ರಯ 
ಕಡಾಯ ಭಿಟ್ಟ ಕೊಟ್ಟ (ಮೈ ಆರಿ. ೧೯೩೪, ೨೭-೨೧; 1430); ಚಕ್ರ 
ಕಾಣಿಕೆ ಕಡಾಯ ಸರ್ವಬಾಧ ಪರಿಹಾರವಾಗಿ [ಬಿಟ್ಟಿ]ನೆಂದು (ಸೌಇಇ. 
xx, ೨೩೯-೧೪ ; 1547). ಖಡ್ಡಾಯ : ೨. ಸುಂಕ ಸೋಳಿಗೆ ಖಾಣ 
ಖ[ಪಾಕಾಂ. ಕ]ಡ್ಡಾಯ ಕೊಟ್ಟ ಗುತ್ತಿಗೆ (ಬಸಪು. ೨೭-೫೨); ಕಾಣಿಕೆ 
ಖಡ್ಡಾಯ ಬೇಡಿಗೆ ಬಿರಾಡ (ಸೌಇಎ. ೧೯೩೦, ಕುಂದಾಪು. ೫೩೯-೧೪; 
1446), [ದೇ. 1 ತಮಿ. ಕಟ್ಟಾಯ; ತೆಲು. ಕಡ್ಡಾಯ) 


ಕಾ 
೦ 


ಕಡ್ಡಾಯಗಾರ (ನಾ). ದಬ್ಬಾಳಿಕೆ ಮಾಡುವವನು; ಬಲಾತ್ಕಾರ ಆ 


ಮಾಡುವವನು (8). 


[ಕಡ್ಡಾಯ + -ಗಾರ (ಆ -ಕಾಅ)) 


ಕಡ್ಡಿ ಕಸರು 


ಕಡ್ಡಿ, ಖಡ್ಡಿ, (ನಾ). ೧. ಚಿಕ್ಕ ಜೀಟು ; ಸಣ್ಣ ಸಿಗುರು: “ಯೋಗವಾಹ 


ಷಕಾರಕ್ಕೆ ಡತ್ವಂ-- ಕಾಷ್ಠ - ಕಡ್ಡಿ” (ಶಮದ. ೨೮೩ ಪ್ರಯೋ); ಮಹಾ 
ಶ್ರೀಯಂ ಕೊಳದ ಪುಲ್ಲ ಕಡ್ಡಿಯಂ ತೊಟಜ್‌್‌ಪಂತೆ ತೊಜಕಿದು (ಧರ್ಮಾಮೃ. 
೯-೩೨); ಬೇವಿನ ಕಡ್ಡಿ ಭದ್ರಮಸ್ತೆ ದ್ರಾಸ್ಷಂಬೆರಸರೆದು ಕುಡಿಯಲೈಜಕಿ 
ದಡೆ (ಕಲ್ಯಾಕಾ. ೩-೩೮) ; ಉಜುವ ಜಯವಧುವೊಕ್ಕತನದಲಿ ಮುಜದ 
ಕಡ್ಡಿಯಿದೆನಲು ಕರದಿಂ ಮುಜದು ಬಿದ್ದುದು ಚಾಪವು (ಕುವ್ಯಾದ್ರೋ. 
೬-೩೩) ; ದೊಜಕೂ ಬುದ್ಧಿ ಮಾಡಬೇಡ ಕೈಯೊಳಿಕೊ ಕಡ್ಡಿ ನಿನ್ನ 
ಕೈಯೊಳಿಕೊ ಕಡ್ಡಿ (ಕನಕ. ೨೭-೩೨). ೨. ಬರೆಯುವ ಉಪಕರಣ; 
ಲೆಕ್ಕಣಿಕೆ; ಕುಂಚ: ಹಲವು ಬಹುರೂಪ ಬರೆವ ಕರದ ಕಡ್ಡಿಯ 
ಬೋನದಂತೆ ಮನವಜಃದು ಕಣ್ಣು ನೋಡಿ ಕೈಯ ಕಡ್ಡಿಯ ಹಿಡಿದು 
ಲಕ್ಷಿಸುವಂತೆ (ಮೋಳಿಮಾ. ೫೭-೨೩೭). ೩. ನೂಲು ಸುತ್ತುವ ಕಂಡಿಕೆ; 
ಕದಿರು: ಕಡ್ಡಿಯ ಸುತ್ತುವ ಕೂಸ ಉಟಕ್ಕೆ ನುಂಗಿತ್ತು ಹಾಸಿನ 
ಕಡ್ಡಿಯಲೂಕೆಯ ನೆಯ್ವಾತನ ಬುದ್ಧಿಯ ಏನೆಂದಜಕಿಯದ ಕೂಸು 
ನುಂಗಿತ್ತು (ಗುಪ್ತಮಂ. ೪). ೪. (ಬೆಂಕಿ ಹೊತ್ತಿಸಲು) ತುದಿಗೆ 
ಮದ್ದು ಅಂಟಿಸಿದ ಕಡ್ಡಿ; ದೀಪದ ಕಡ್ಡಿ ; ಬೆಂಕಿಕಡ್ಡಿ: ಒಲೆ ಹಚ್ಚಲು 
ಒಂದು ಕಡ್ಡಿ ಕೊಡು (ರೂಢಿ). "ಕಡ್ಡಿಪೆಟ್ಟಿಗೆ' ಪರಾ. ೫. (ಆಲಂ) 
ಒಣಕಲು; ಬಡಕಲು : ಅವನು ಹೊಟ್ಟಿಗಿಲ್ಲದೆ ಕಡ್ಡಿಯಾಗಿದ್ದಾನೆ 
(ರೂಢಿ). ೬, (ಆಲಂ) ನಿಕೃಷ್ಟವಾದುದು ; ಬೆಲೆಯಿಲ್ಲದ ವಸ್ತು : 
ಸಗ್ಗದ ರಾಜಪದವಿಯಂ ಕೆಡ್ಡಿಗುಂ ಕಡೆಯಾಗಿಯೆಣಿಸುವರು (ಅರ್ಚಾವಿ. 
೨೮-೮). ಖಡ್ಡಿ, : ೧. ವೀಣೆಯನು ವಿಸ್ತರದಿ ತಲೆಕೆಳಗಾಗಿ ಧರಿಸಿಯೆ 
ಕಳೆಯ ಖಡ್ಡಿಗಳ (ಜೀವಂಚ. ೯-೩). ೪. ಬೀಡಿಯ ಖುಷಿ, ಖಡ್ಡಿಯ 
ಬೋನಸ್‌ (ಮುಂಗಾಪು. ೫೪). ಹ, ಬೊಡ್ಡಿ ಹೋದಪೆ ನೀನದೆಲ್ಲಿಗೆ 
ಖ[ಪಾಠಾಂ. ಬ]ಡ್ಡಿಗೆನ್ನನು ಕೊಳ್ಳದೆನು8ಡೆ ಗಡ್ಡವನು ಕೆದಜುತ್ತ ಹಿಡಿದರೆ 
ಕಾಂತೆ ಬಸವಳಿದು (ನಿಭಾಗ. ೧೦-೨೫-೧೭). 

ಕಡ್ಡಿಗೆಣಿಸು- ಕಡ್ಡಿಗೆ ಬಗೆ: ಮುಗ್ಗುವ ಮರ ರ ೦ ಶಡ್ಡಿಗೆಣಿಸದೆ 
(ಚೆಬಪು. ೪೨-೨೮). ಕಡ್ಡಿ ಗೆಬಗೆ - (ಆಲಂ) ಕನಿಷ್ಕವಾಗಿ ನೋಡು; 
ಕೀಳಾಗಿ ಕಾಣು: ಕರ್ಣಾದ್ಯರನು ಕಡ್ಡಿಗೆ ಬಗೆಯನೀ ಹೂಹೆಗಳ ಗಣಿಸು 
ವನೆ (ಕುವ್ಯಾದ್ರೋ. ೫-೭೮) ; ಚತುರೆ ವೀಣಾನಾದ್ಯದಲಿ ಭಾರತಿಯ 
ಕಡ್ಡಿಗೆಬಗೆಯಳು (ಸಾಳ್ವಭಾ*್‌ ೬-೩) ; ರಾಮಂ ರಾವಣನನೊಂದು ಕಡ್ಡಿಗೆ 
ಬಗೆದಂ (ಶಬ್ದಾನು. ೨೧೯ ಪ್ರಯೋ). ಕಡ್ಡಿಚಿಂತಾಮಣಿಶಕುನ - ಕಡ್ಡಿ 
ಯಿಟ್ಟು ತೆಗೆದ ಪುಟಿದಲ್ಲಿರುವ ಮಾತಿನಿಂದ ಶಕುನ ಹೇಳುವುದು 
(೪). ಕಡ್ಡಿತುಂಡಾಗಿನುಡಿ - ಕಡ್ಡಿ ಮುರಿದಹಾಗೆ ಮಾತಾಡು: ನೆಕ್ಸು 
ದೋನ್‌ ಕಡ್ಡಿತುಂಡಾಗಿ ನುಡಿದನು (ಪುನರು. ೪೨೬). ಕಡ್ಡಿ ಮುರಿದಹಾಗೆ 
ಮಾತಾಡು - (ಆಲಂ) ನಿರ್ದಾಕ್ಷಿಣ್ಯವಾಗಿ ನುಡಿ; ಖಂಡಿತವಾಗಿ 
ನುಡಿ: ನಾವು ಎಷ್ಟು ಆಸೆಯಿಂದ ಹೋಗಿದ್ದೆವು. ಕಡ್ಡಿ ಮುರಿದ ಹಾಗೆ 
ಮಾತಾಡಿಬಿಟ್ಟಿ ರು (ರೂಢಿ). ಕಡ್ಡಿ ಮುರಿದು ಕೈಗೆಕೊಡು - ಕಡ್ಡಿ 
ಮುರಿದು ಹೇಳು: ಅವರ ಸಂಬಂಧ ಬೇಡ, ಬೇಡ ಎಂದು ನಾನು 
ಕಡ್ಡಿ ಮುರಿದು ಕೈಗೆಕೊಟ್ಟಿ (ಮಹಾಗ. ೫)- ಕಡ್ಡಿಮುರಿದುಪೇಳ್‌, ಕಡ್ಡಿ 
ಮುರಿದು ಹೇಳು - ಖಂಡಿತವಾಗಿ ಹೇಳು; ನಿಷ್ಠುರವಾಗಿ ಕುಡಿ: 
ಕಡ್ಡಿಮುರಿದುಪೇಳ್ವೆ, ನೀನಲ್ಲಿಗಯ್ದದಿರು (ಹೆಬ್ಬೆ ರ. ೫-೧); ಕಡ್ಡಿ 
ಮುರಿದು ಹೇಳುತ್ತೇನೆ ಕೇಳು, ನೀನಲ್ಲಿಗೆ ಹೋಗಬೇಡ (ರೂಢಿ). 

(ಪ್ರಾ. ಕಟ್ಮಿ./ ಆ ಸಂ. ಕಾಷ್ಮ] 


ಕಡ್ಡಿಉಪ್ಪು "ಕಡ್ಡುಪ್ಪು' ನೋ. 
ಕಡ್ಡಿಕಸರು (ನಾ). ಕಸ ಕಡ್ಡಿ : ದಿನಾಲು ಕಡ್ಡಿಕಸರುಗಳನ್ನು ಗುಡಿಸಿ 


ಕುಕ್ಕೆಯಲ್ಲಿ ತುಂಬಿ ವಿದ್ಯಾರ್ಥಿಗಳು ತಗ್ಗಿನಲ್ಲಿ ಹಾಕುತ್ತಾರೆ (ಕಪಪು. 
೫-೧). [ಕಡ್ಡಿ + ಕಸರ್ಕು] 


ಕಡ್ಡಿ ಕುತ್ತು 


ಕಡ್ಡಿಕುತ್ತು (ಕ್ರಿ). ೧. ಕಡ್ಡಿಯನ್ನು ನೆಡು. ೨. ಲೆಕ್ಕಣಿಕೆಯಿಂದ 
ಮೂಡಿಸು ; ಬರೆ : ನಾಟಕದಲ್ಲಿ ಕಡ್ಡಿ ಕುತ್ತುವ ನಾನೇ ಅವಮಾನಕ್ಕ್ರೀ 
ಡಾಗೆನೇ? (ಕನ್ನನು. 1, ೧೩೨). [ಕಡ್ಡಿ + ಕುತ್ತು] _ 


:ಕಡ್ಡಿಗೀರು (ಕ್ರಿ). ಬೆಂಕಿ ಕಡ್ಡಿಯನ್ನು ಹೊತ್ತಿಸು: ಲಾಟಾನಿಕೆ ಕಡ್ಡಿ 


ಗೀರುತ್ತಿದ್ದ ಬ್ಯಾರಿಗಳು ಸಿದ್ದಣ್ಣನ ತತ್ತ್ವಜ್ಞಾಾನಕ್ಕೆ ಕಿವಿಗೊಡಲೇ ಇಲ್ಲ 
(ಮುಂಗಾಮು. ೧). [ಕಡ್ಡಿ + ಗೀರು] 

ಕಡ್ಡಿಗೊಳ್‌ (ಕ್ರಿ). (ಆಲಂ) ಹುಲ್ಲಿಗೆ ಸಮಾನವಾಗಿ ಎಣಿಸು; 
ಹುಲ್ಲಿನಷ್ಟಾದರೂ ಬೆಲೆಕೊಡು : ದೇಶಕೋಶದ ಸಿರಿಯ ಗಣಿಸನು 
ಕಡ್ಡಿ (ಪಾಕಾಂ. ಖಡ್ತಿ]ಗೊಳ್ಳನು ಸಕಲ ಸಂಪದವ (ಕುವ್ಯಾವಿ, ೧೦-೬೩). 

[ಕಡ್ಡಿ * ಕೊಳ್‌] 

ಕಡ್ಡಿ ಪುಡಿ (ನಾ). ೧. ಹೊಗೆಸೊಪ್ಪು; ತಂಬಾಕು: ಎಲೆಯನ್ನು 
ಬಾಯಲ್ಲಿ ತುರುಕಿಕೊಂಡು ಕಡ್ಡಿಪುಡಿಗೆ ಸುಣ್ಣ ಹಚ್ಚಿ ತಿಕ್ಕತೊಡಗಿದರು 
(ಆತೆಸ. ೧೧೪). ೨. ಹೊಗೆಸೊಪ್ಪಿನ ಕಡ್ಡಿಗಳನ್ನು ಕುಟ್ಟಿಮಾಡಿದ 
ಪುಡಿ; ಹೊಗೆಪುಡಿ: ಅವರು ಅಡಕೆ ಎಲೆ ಜೊತೆಗೆ ಕಡ್ಡಿ ಪುಡಿ ಹಾಕಿ 
ಕೊಳ್ಳುತ್ತಾರೆ (ರೂಢಿ). [ಕಡ್ಡಿ * ಪುಡಿ] 

ಕಡ್ಡಿ ಪುಸ್ತಕ (ನಾ). ಶಕುನಗಳ ಪುಸ್ತಕ. [ಕಡ್ಡಿ ಪುಸ್ತಕ] 

ಕಡ್ಡಿಸೆಟ್ಟಿಗೆ (ನಾ). ಬೆಂಕಿಕಡ್ಡಿ ಗಳುಳ್ಳ ಪೆಟ್ಟಿಗೆ; ಬೆಂಕಿಪೊಟ್ಟಣ: 
ಹುಡುಕಿದರೂ ಕಡ್ಡಿ ಪೆಟ್ಟಿಗೆ ದೊರೆಯಲೊಬ್ಲದು (ಕಮ್ಮಟ. ೪). 

[ಕಡ್ಡಿ * ಪೆಟ್ಟಿಗೆ] 

ಕಡ್ಡಿ ಪೊಟ್ಟಣ (ನಾ). - ಕಡ್ಡಿಸೆಟ್ಟಿಗೆ: ಒಂದು ಕಡ್ಡಿ ಪೊಟ್ಟಣ ಕೊಂಡು 
ಬಾ (ರೂಢಿ). [ಕಡ್ಡಿ * ಪೊಟ್ಟಣ) 

ಕಡ್ಡಿ ಬತ್ತಿ, ಖಡ್ಡಿಬತ್ತಿ (ನಾ). ಕಡ್ಡಿಯಂತೆ ಉದ್ದವಾಗಿ ಹೊಸೆದು 
ಮಾಡುವ ಬತ್ತಿ: ಕಪ್ಪುರದಾರತಿ ರತ್ನದೀಪಾರತಿ ಕಡ್ಡಿ ಬತ್ತಿ ಆಪಾರ 
ಮಹದಾರತಿ (ಮೋಹತ. ೨೧-೧೭) ; ಪಂಚಾರತಿ ಕಡ್ಡಿಬತ್ತಿ ನೀಲಾಂಜನ 
ವಲಗೆ (ಮೊ 6 ಹತ. ೨೨-೪೩); ಕಡ್ಡಿಬತ್ತಿಮಾಡು ಹೂಬತ್ತಿ ಬೇಡ 
(ರೂಢ). "ಗೆಜ್ಜೆ ಬತ್ತಿ' ಪರಾ. ಖಡ್ಡಿ ಬತ್ತಿ : ದೀವಿಗೆಯ ಬತ್ತಿಗಳನ್ನು 
ಕಡಲಿಬತ್ತಿಗಳನ್ನು ಖಡ್ಡಿಬತ್ತಿಗಳನ್ನು ಮಾಡುತ್ತಾರೆ (ಕೃಸಿಪ್ರ. ೭೪). 

ಫಿ [ಕಡ್ಡಿ * ಬತ್ತಿ) 

ಕಡ್ಡಿನುಟ್ಟ (ನಾ). ಒಂದು ಅಳತೆಯ ಕಡ್ಡಿಯಿಂದ ಅಳೆದ ಪ್ರಮಾಣ: 
ಬದಸ್ತೂರು ಮಣ್ಣುಕೆಲಸ ಕಡ್ಡಿಮಟ್ಟಾ ವರಹ ವಂದಕ್ಕೆ ಇಸ್ಟು ಕೋಲು 
ಎಂಬದಾಗಿ ಮೊಳರರ ಮಾಡಿಸಿ ಕೆರೆ ಕಟ್ಟಿಗೆ ಮಣ್ಣುಹಾಕಿಸುವುದು 
(ಮಹಾವಂ. 11, ೭೬). [ಕಡ್ಡಿ * ಮಟ್ಟ] 

ಕಡ್ಡಿಯರಕಿನಗಿಡ (ನಾ). ಒಂದು ಬಗೆಯ ಗಿಡ : ಶಿವನಾರುಬಳ್ಳಿ, 
ಕಡ್ಡಿಯರಕಿನಗಿಡ (ಮೈಔಿಗಿ. ೪೮-೯೫೮). [2] 

ಕಡ್ಡಿಯರಗು (ನಾ).೧. ಕಡ್ಡಿಯಾಕಾರದ ಅರಗು; ಅರಗಿನ ಶಲಾಕೆ. 
೨. ಕಡ್ಡಿಗಳಿಗೆ ಅಂಟಿಕೊಂಡಿರುವ ಅರಗು (ಕ). [ಕಡ್ಡಿ * ಅರಗ್ಮು] 

ಕಡ್ಡಿಲು (ನಾ). ಕಂದಕ; ಅಗಳು; ಕಡಗು (?): ಅರಮನೆಯನ್ನು 
ಕಟ್ಟಸಿ ಇದಕ್ಕೈ ಕಾವಲು ಕಡ್ಡಿಲು ವುಕ್ಕಡ ಪ್ಯಾಟಿ ಕಂದುಕ ಮುಂತಾದ್ದು 
ಶಾಸ್ತ್ರ ಪ್ರಕಾರಕ್ಕೆ ಪಟ್ಟಿವಂ ಮಾಡಿಸಿ (ಕೆಳವಂ. ೧೨-೧೨). "ಕಡಂಗ್ಕು' 
ಪರಾ. (2) 

ಕಡ್ಡಿವಲೆ, ಖಡ್ಡಿವಲೆ (ನಾ). ಒಂದು ಬಗೆಯ ಬಲೆ: ಕಾಲ್ಫಣ್ಣಿ ಕಡ್ಡಿ 
ವಲೆಗಳ ಪರವುತುಪಸಾಕ್ಷಿ ಪಕ್ಷಿಗಳನಡ್ಡಾಡಿಸುತ್ತೆ (ಪರಶು. ೨೧-೩೦). 
ಖಡ್ಡಿನಲೆ : ಒಡ್ಡಿದರು ದಡಿವಲೆಯ ಸಿಡಿನಲೆ ಖಡ್ಡಿ[ಪಾಠಾಂ. ಕಡ್ಡಿ, 
ಖಡ್ಡ] ವಲೆಯನಗಲಕೆ (ತೊರರಾ. ೩-೩-೧೨). [ಕಡ್ಡಿ + ಬಲೈ] 

ಕಡ್ಡಿಹಿಡಿ (ನಾ). ಕಡ್ಡಿಗಳಿಂದ ಮಾಡಿದ ಪೊರಕೆ: "ಕಡ್ಡಿಹಿಡಿ? ಹಿಡಿದು 
ಹಕ್ಕೆ ಗುಡಿಸುತ್ತಿದ್ದಾಗೆ (ಬಿಳುವ ೧೩೦). [ಕಡ್ಡಿ * ಹಿಡ್ಡಿ (ಆ ಪಿಡ್ಡಿ)] 


೧೪೪೧ ಕಣ್‌ 


ಕಡ್ಡಿಹುಳು (ನಾ). ಕಡ್ಡಿಯಂತಿರುವ ಒಂದು ಬಗೆಯ ಹುಳು: 
ಒಂದು ಜಾತಿಯ ಕಡ್ಡಿಹುಳು (stick 173606) ವಿದೆ (ಬಾಲಪ್ರ. 111, 
1257). [ಕಡ್ಡಿ * ಹುಳ್ಳು (೮ ಪುಲ್ಮು)) 
ಕಡ್ಡು, "ಕಡ್ಡ್ನ' ನೋ. 
5 |ಕಡ್ಡು, (ನಾ). ಗಡ್ಡ. "ಕಡ್ಡುವರ್‌' ಪರಾ. . [೬ ಪ್ರಾ. ಖಡ್ಡ] 
ಕಡ್ಡುಪ್ಪು, ಕಡ್ಡಿಉಪ್ಪು (ನಾ). ಒಂದು ಬಗೆಯ ಉಪ್ಪು : ರೋಗದ 
ಚಿಹ್ನೆಗಳು ಕಂಡಕೂಡಲೇ - ಕರ್ಪೂರ ೧೧ ತೊಲ ಕಡ್ಡುಪ್ಪು ೧ ತೊಲ 
| ಬೆಲ್ಲ ೧ ತೊಲ ಇವುಗಳನ್ನು ಅರ್ಧಸೇರು ನೀರಿನಲ್ಲಿ ಮಿಶ್ರಮಾಡಿ ದಿನಕ್ಕೆ 
ಒಂದಾವೃತ್ತಿ ಕುಡಿಸಬೇಕು (ಗ್ರಾಮಾಕ. ೧೨೬). ಕಡ್ಡಿಉಪ್ಪು : ಸೀಸ, 
| ಬಿಳುಗಾರ್ಕ ಸಜ್ಜರಸ್ಯ ಯವಕ್ಷಾರ, ಈ ನಾಲ್ಕು ಪ್ರತ್ಕೇಕ ಎಂಟು ಹಲ, 
- ಕಡ್ಡಿಉಪ್ಪು ಇಪ್ಪತ್ತು ಹಲ್ಕ ಇವಿಸ್ಟನೂ ಕೂಡಿ ಮರ್ದಿಸಿ (ವೈದ್ಯಸಾ. 
1, ೩೦೮). [ಕಡ್ಡಿ + ಉಪ್ಪ] 
ಕಡ್ಡುವರ್‌ (ಕ್ರಿ). ಗಡ್ಡಬರು; ಮುದುಕನಾಗು: ಅಂತು ಪೊಜ 
ಮಡುವರಾತಿಕಾಲಾನಲನಂ ಕಂಡು ಕಡ್ಡುವಂದ ದೊಡ್ಡ[ಪಾಠಾಂ. ಕಂಡು 
15 ವಂದದೊೊದ್ದ] ರೆಲ್ಲಂ ಮುಸುಜಕಿ (ಪಂಪಭಾ. ೩-೬೧ ವ). [ಕಡ್ಡು,೬ ಬರ್ಮ) 
"| ಕಡ್ಲೆ (ನಾ). ಅಮಂಗಳವಾದವಳು; ಕಷನ್ಟವಾದವಳು ; ಅನಿಷ್ಟೆ; 
""ದುಷ್ಟೆ'' (ಷಂರಾಮಾ. ಕೋಶ): ವೀರಾಂಗನೆ ಕಡ್ಡಿ ತೋಳ್ವಿಸುಗೆಯೊಳ್‌ 
ಮೆಟ್ಟಟ್ಟು [ಪಾಠಾಂ. ನೇರ್ಪಟ್ಟು] ನಿಲ್ವನ್ನಳೇ (ಪಂರಾಮಾ. ೧೨-೬೦); 
ಕುಪಿತೆ ಕುತ್ಸಿತೆ ಕುಹಕೆ ಕುಜೆ ಕಡ್ಡೆ [ಪಾಠಾಂ. ಕುಟಿಲೆ) ಕುಲಗೇಡಿ 
20 (ಜೈಮಿಭಾ. ೫-೬೧). [ಕಡ್ತ , * -ಎ] 
ಕಡ್ಯ (ನಾ). ಖಡ್ಗ; ಕತ್ತಿ: ಕಡ್ಕಗಳಿಂದಿವರೆ ಕೈಕಾಲುಗಳನ್ನು ಕತ್ತರಿಸೆ 
(ಸಾನಂಗ. ೩೯). [4 ಮರಾ. ಕಡ್ಕಾ, ಖಡ್ಕಾ. / ಸಂ. ಖಡ್ಗ] 
ಕಡ್ರಬಡ್ರ, ಕಡ್ರುಮುಡ್ರು (ಅ). (ಉಕ) ಕ್ರಮಬದ್ಧವಲ್ಲದೆ; ಅಡ್ಡಾ 
ದಿಡ್ಡಿ; ಅವ್ಯವಸ್ಥಿತವಾಗಿ : ಎಲ್ಲ ಕಡ್ರಬಡ್ರ ಗೀಚಿ ಇಟ್ಟದ್ದಾನೆ 
25 (ರೂಢಿ). ಕಡ್ರುಮುಡ್ತು : (ಸ್ಕಾಂಡರ್‌). [£ ಕರಡುಮುರುಡು?] 
ಕಡ್ರುಮುಡ್ರು "ಕಡ್ರಬಡ್ರ' ನೋ. 
ಕಡ್ಲೆಗಂಗಾರ (ನಾ). ಒಂದು ಜಾತಿಯ ಹುಲ್ಲು (ಕ). 
[ಕಡ್ಲಿ (ಆ ಕಡಲೆ) + ಗಂಗಾರ್ಯ] 
ಕಡ್ಲೆನಾರು (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೨೭-೫೧೦). 
[ಕಡ್ಲೈ (ಆ ಕಡಲೆ) + ನಾರು) 
ಕಡ್ಲೆ ಮುಳ್ಳು (ನಾ). ಒಂದು ಜಾತಿಯ ಗಿಡ: ಕಡ್ಲೆಮುಳ್ಳು, ಮುಳ್ಳು 
ಬೀಜದಗಿಡ (ಮೈಔಗಿ, ೨-೨೩). 
[ಕಡ್ಲೈ (ಆ ಕಡಲೆ) + ಮುಳ್ಳು (ಆ ಮುಳ್ಳ್‌)) 
| ಕಢಾರೆ "ಕಡಾರ ನೋ. | 
ಕಣ್‌, ಕಂ, ಕಣು, ಕಣ್ಣು (ನಾ). ೧. ನೋಡುವ ಅಂಗ; ನೇತ್ರ; 
ನಯನ; ದೃಷ್ಟಿ : ಕಾಣ ನೇಗೆಯ್ದುಂ ತನ್ನ ದೋಷಮಂ ಕಾಣ 
ದಂತೆಂದುಂ ಕಣ್ಗಳ್‌ ತಮ್ಮ ಕಾಡಿಗೆಯಂ (ಕವಿರಾ. ೧-೪೫) ; ಬಂದು 
ದಂದು ಶರದಂ ಲೋಕಕ್ಕೆ ಕಣ್‌ ಬರ್ಸಿನಂ (ಪಂಸಭಾ.೭-೭೧); ಎನಗಿರ್ವರು 
ಮೆರಡು ಕಣ್ಗಳನ್ನರೆ ಯುವರಾಜನುಮಂಗರಾಜನುಂ (ಗದಾಯು. ೩-೬೭); 
40, ಲಿಪಿಭೇದದಿಂ ಪಲವಾಕಾರಮಾಗಿ ಕಣ್ಣೆ ತೋಜುವಕ್ಕರಂ ಚಾಕ್ಷುಷ 
ಮೆಂಬುದು (ಶಮದ. ೩ ವೃತ್ತಿ); ಕೀರ್ತಿಲತೆ ವಿಸ್ಫುರಿಸುತಿರ್ದುದು ಸಕಲ 
ಭನಪದ ಜನದೆ ಕಣ್ಮನಕೆ (ತೊರರಾ. ೧-೩-೩೧). ೨. ನವಿಲುಗರಿಯ 
ನಡುವಿರುವ ಗುಂಡಗಿನ ಚಿಹ್ನೆ, ಗುರುತು : ಸುತವದನ 
ಕಮಲಮಂ ಕಾಣದ ಕರ್‌ ಕಣ್ಬೀಲಿಯ ಕಣ್ಣೆನುತುಂ . ಕಣ್ಬನಿಯಿಂ 
45 ಕರ್ಚಿದಳ್‌ ಕಫೋಲಸ್ಥಳಿ ಯಂ (ಮಲ್ಲಿಪು. ೩-೧೨೧); ಪೀಲಿಯ 
ಕಣ್ಮಂತೆ ಬಟ್ಟೆಯ ಪುಲ್ಲಂತೆ ತಾಳ ಕೆಯ್ಯ ಂತೆ (ಧರ್ಮಾ ಮೃ. ೪-೯೪). 


10 


30 
| 


95 


ಕಣ್‌ ೧೪೪೨ 


&. ಪಗಡೆಯ ದಾಳದ ಮೇಲಿನ ಚಿಹ್ನೆ, ಚುಕ್ಕೆ: ಸೂಳೆಯ | 
ಕಣ್ಣ ಪಾಸಗೆಯ ಕಣ್ಮು ಮೇನುಜುಗುಗುಮೇ (ಪಂಸಭಾ. ೬-೭೩). | 
೪. ಹೊರಸು, ಬಲೆ ಮೊದಲಾದುವುಗಳ ಹೆಣಿಕೆಯಲ್ಲಿ ಬಿಟ್ಟ 
ಕಿಂಡಿ, -ಇತೂತು: ಹೊರಸಿನ ಕಣ್ಣಿನಲ್ಲಿ ಕಾಲು ತೊಡರಿಕೊಂಡಿತು; | 
(ರೂಢಿ). ೫. ಮೊಳಕೆ ಹೊರೆಡುವ ಗೆಣ್ಣು: ಎಲೆ ಸುಲಿದೆಡೆಗಳ ಡಿ 
ಕಣ್‌ (ಪಾಕಾಂ. ಕಂ) ಕಣ್ಗೆಲೆಯೆಡೆ ಗಂಟೊಡೆಡು ಮೊನಸಿ ನನೆಡೋಣ | | 
ಮುಗುಳ್ತೆಲರ್ದು ಮಜದುಂಬಿಗಂತೆಂಬೆಲರ್ಗಂ ಮುದ್ದಾದುವಲ್ಲಿ; | | 
ಮ ಶೊ ಚ. ೪-೫). ೬. (ಆಲಂ) ಮಧ್ಯಸ್ಥಳ ಕ ಪ್ರಮುಖವಾದ | | 
; ಪೊಜವೊಬಲ ಪೊಲಡೊಳ್‌ ಬಟ್ಟಿಯ ಕಣ್ಣೊಳ [ಪಾತಾಂ | | 
wel ಗಣ್ಣೊ ಳ್‌] ರಾತ್ರಿ ಪ್ರತಿಮೆ ಬಾತ (ವಡ್ಡ ರಾ. ೧೫೨-೧೨); [10 

ಬಟ್ಟ ಯ ಕಣ್ಣೊಳಡ್ಡಂ ಬಿಟ್ತಿರ್ವ ವೃದ್ಧ ವಾನರೆನಂ ಕಂಡು (ಪಂಪಭಾ. | 

೮-೩೧ ವ); ಬಟ್ಟಿಯ ಕಣ್ಣೊಳೆ ಕಲ್ಕಳ ನೊಟ್ಟುವರ್‌ (ಸಮಪ. | 
೧೨-೩) ; ಊರ ಮಧ್ಯದೆ ಕಣ್ಣ ಕಾಡಿನೊಳಗೆ ಬಿದ್ದೆ ದಾವೆ ಐದು 
| 


ಹೆಣನು (ಅವಚಂ. ೨-೨೬). ೭, (ಆಲಂ) ಶ್ರೇಷ್ಕ ವಾದುದು; 
ಅಚ್ಚುಮೆಚ್ಚು: ಎಮಗೆಲ್ಲಂ ಕಣ್ಣಾಗಿರ್ದರವರತೀತರಾದರಿಸೆ 115 
(ಚಾವುಂಪು. ೯೩-೩); ಎನಗೀ ವೈಶ್ಯಾತ್ಮಭವನೆ ಕಣ್ಣುಂ ಮತಿಯುಂ | 
(ಧರ್ಮಾಮೃ. ೬-೧೯೯); A ೫1 ಜಗು ಸಿ೦ದೇವಿಗಂ ಕುಮಾ 
ರರ್‌ ಕಣ್ಣುಂ ಗತಿಯುಮೆನೆ ಪುಟ್ಟದರ್‌ (ಎಇ. 2೧೮, ೧೨-೨; 1187); 
ಕವಿಯೇ ರಾಜರ ಕಣ್ಣಲೈ (ಸೋಮೇಶ. ೮೬). ಈ. (ಆಲಂ) ದಯೆ;! 
ಕರುಣೆ: ಬೆಂದ ಬಿದಿಗೆ ಕಣ್ಣಿ[ನಾಕಾಂ. ಣ್ಲೆ]ಲ್ಲಕ್ಕುಂ (ಯಶೋಚ. [ao 
೨-೩೪). ೯. ವೆಜ್ಜ; ತೂತು; ರೆಂಧ್ರ): ಕಣ್ಣಿ 4 ಬದಿ ಸೂಜಿಯಲಿ| 
ಹೊಲಿಗೆಯಹುದೆ ee ೨೯). ೧೦. ಬೆರಳು ತಟ್ಟುವ ಮದ್ದಳ್ಳೆ 
ತಬಲ ಮೊದಲಾದ ವಾದ್ಯಗಳ ಚರ್ಮದ ನಡುವಿನ ಭಾಗ; | 
ಮೆತ್ತಿರುವ ಕರಿ ಸರಿ: ಮದ್ದಳೆಯ ಬಲಗಣ್ಣನೆತ್ತಿ ನೋಡಿ (ವಿರೂಪಾ. | 
೮0). ಕಂ: ೧. "ಕಂಗಳ', "ಕಂಗಾಣಿಸು' ಪರಾ. ಕಣು: 
೧. ಮಗನ ನೋಡಿದ ಹಲವು ಕಣ ದಣಿಯೆ (ಕೌಶಿರಾ. ೩೬-೨); | 
ದೃಢವೈರ ದರುಶನ ಮಾತ್ರದಲಿ ಕಣು ಕೋರೆವಿಸಿದುವು ಕೋಮ | 
ಲಾಂಗನ BA (ತೊರರಾ. ೩-೪-೨) ; ಕಣುಗಳನು ತೆರೆದ 
ವರ್ಗೆ ಗೋಚರಿಸತಿಹನು (ಗಿಳಿಎಂ. ೨-೨). ೭. ಕೌರವ ಕುಲಕೆ ಕಣು 
ಗತಿಮತಿಯೆನಿಸಿ ನೀ ಕರ್ಣನೆಂಬುದು ಸಕ ಲ ಜನಜನಿತ (ಕುವ್ಯಾಕ. |30 
೧೯-೬೧). ಕಣ್ಣು: ೧, ಕಣ್ಣ ಮುಚ್ಚಿ ಕರ್ಣದಲ್ಲಿ ನೋಡಿದಾಗ| 
ಮಹೇಶ್ವರಸ್ಥಲ (ಮೋಳಿಮಾ. ೧೩೬-೫೨೪); ನಿಮ್ಮರಿಭಟಗೆ ನಾಲ್ಕಿಲ್ಲ ಕೈ 
ಕಣ್ಣಿಲ್ಲ ನೊಸಲಿನಲಿ (ಕುವ್ಯಾಕ. ೪-೨೬) ; ತಾವರೆ ಮೊಗ ಮಾನ್‌ ಕಣ್ಣು | 
ನೀರಾನೆಗಳ್‌ ಶೀವಿದ ನಡೆ ಸುಳಿ ನಾಭಿ... ಎನೆ ಭಾವಕಿ ಮೆಜಕಿದಳರ್ತಿ | 
ಯಲಿ (ಕಂನವಿ. ೫-೪೭). ೧೧. ದೃಷ್ಟಿ; ಗಮನ; ಲಕ್ಷ್ಯ: 
ಸಂಪ್ರದಾಯದ ಮೇಲೆ ಅನನ ಕಣ್ನು (ಭಾರದ. ೫೮೧). 
ಕಣ್ಣೆವರ್‌ - ೧. ಕಣ್ಣಿಗೆಬೀಳು ; ಕಾಣು: ಡೆಸೆದೆಸೆಗೊಸಗೆಯೆ 

ಬರ್ಪಂತೆ ಕಣ್ಣೆವಂದುದು ಶರದಂ (ಆದಿಪು. ೧೧-೬); ನವಗ್ರೈವೇಯ 
ಕಂಗಳ ಮಹೀತಳದೊಳ" ಸಂಧಿಸಿ ಬಂದು ನಿಂದ ತೆಜದಿಂದಂ ಕಣ್ಣೆವಂದೊ 
ಫ್ಪುಗುಂ (ಸುಕುಮಾ. ೧೦-೪೭). ೨. ಜೆಲುವಾಗು; ಮನೋಹರವಾಗು: 
“ಉಕ ಕಣ್ಣೆವಂದುದೊಳ್ಳುಮದಿರದಣಿಯನುವೆಡ್ಡ ಮೆನೆ ಮನೋಹರ 
ಮಕ್ಕುಂ (ಕವಿಕಂ. ೯೯); ಅಂತೊಪ್ಪುವ ಗಂಡಗಾಡಿಯೊಳಿಂದ್ರೆನೀಲ 
ದಂತಪ್ಪ ಬಣ್ಣಂ ಕಣ್ಣೆವರೆ (ಪಂಪಭಾ. ೨-೩೮ ವ); ಮೌಕ್ತಿಕದ ರಂಗವಲಿ 
ಕಣ್ಣೆ ವಂದುದು (ಚೆಬಪು. ೬-೫೩). ಕಣ್ಣ ಬಿನೋದ ಇಲಿ, ಕಣ್ಣಿನ 
ಸಂತೋಷ. ೨. ಒಂದು ಬಿರುದು : ಚಲ[ದ]ಂಕ ಕಾಜನುಂ ಕಂಣ 45 
'ಓಿನೋದನುಂ ಎಸುವರಾದಿತ್ಯ (ಎಕ. ೪1, ಕಡೂರು.೧೫೭-೫೧ ; 1191). 


ಹ 


40 


| 


ಕಣ್‌ 


ಕಣ್ಣ ಮೆಯ್ಯ - ಮೈತುಂಬ ಕಣ್ಣುಳ್ಳವನು; ಇಂದ್ರ: ಆ ಡೇವ 
ವೃಂದ ಸಹಿತ ಕಣ್ಣಮೆಯ್ಕ್ಯನತ್ಕಾದರದಿಂದಿಳಿತಂದು (ಶ್ರೀಪಾಲ. ೭-೨). 
ಕಣ್ಣಲಾಗೆನೆ - “ಕ್ಷಣಮಾತ್ರದಲ್ಲಿ” (ಕಾದಂ ಉ. ಆಡಿಟ): ಮನುಜ 
ಮನೋಜ ನಿನ್ನ ಪೆಸರ್ಗೇಳಲೊಡಂ ಬೆಮರಿಂದೆ ಕಣ್ಣಲಾಗೆನೆ ನೆಜಕಿ 
ನಾಂದು ಪತ್ತಿದ ನಿಜಾಂಶುಕಮಂ ಪುಳಕಂಗಳೆತ್ತೈ (ಕಾದಂಉ. ೩೧೪). 

ಕಣ್ಣಲ್ಲಿ ಎಣ್ಣೆ ಹಾಕಿ ಹುಡುಕು ಎ ಅತ್ಯಂತ ಲಕ್ಷ್ಯ ಪೂರ್ವಕವಾಗಿ, 
ಸೂಕ್ಷ್ಮವಾಗಿ ಪರೀಕ್ಷಿಸು: ನನ್ನ ಕುಂದುಗಳನ್ನು ಕಣ್ಣಲ್ಲಿ 
ಎಣ್ಣೆಹಾಕಿ ಹುಡುಕಿ ನೋಡಿದ ಮೇಲೆ (ಇಪ್ಪಕ. ೪೨೯). ಕಣ್ಣಲ್ಲಿ ಒತ್ತು - 
ಕಣ್ಣಿಗೆ ಚುಚ್ಚು; ಕಣ್ಳಿಸುರಾಗು: ಮೊದಲೇ ಪೋಲೀಸಿನವರ 
ಕಣ್ಣಲ್ಲಿ ಒತ್ತುತ್ತ ಸ ಅಣ್ಣನೇ ಈ ಸಂಚಿನ ಪ್ರೇರಕನೆಂದು ... ಭಾವಿ 
ಸಿದ್ದರು (ಪ್ರೇಮಾಶ್ರ. Ep. ಕಣ್ಣಾಗು - ೧. ದೃಷ್ಟಿಯಿಡು; ತೀವ್ರ 

ವಾಗಿ ಬಯಸು : ನೃಪತನಯರ್‌ ಜಾನಕಿಯ ಮೇಲೆ ಈತ ವ 
(ಪಂರಾಮಾ. ೫-೬೬). ೨. ಮುಖ್ಯವಾಗು ; ಆಕರ್ಷಣೆಯ ಕೇಂದ್ರ 
ವಾಗು: ಜೀವ ದೇವ ನಿಮ್ಮಂ ಕಂಡವನಾವಂ ಲೋಕಕ್ಕೆ ಕಣ್ಣಾಗೆ 
(ಬಸರ. ೬-೧೦೩). ೩. ಮಾರ್ಗದರ್ಶಕವಾಗು : ಲೋಕಕ್ಕೆ ಕಣ್ಣಾಗಿ 
ಬಾಳ್ವೆಮ್ಮ ಮಿತ್ರನಾ ನಾಕಸ್ಥನಾದನೆಂದಾಪ್ತರಳಲುತ್ತಿರ್ದರ್‌ (ಭಾವಚಿಂ. 
೮-೩೬) ; ಹಾಡಿ ಹಣ್ಮಾದಿ ನೀ ಜಗದ ಕಣ್ಣಾದಿ ನೀ ದುಡಿದು ಸಣ್ಣಾದಿ 
ನೀ ಗುರುದೇವ (ಸಖಗೀ. ೪೭-೧೫). ಕಣ್ಣಾಡಿಸು - ೧. ದೃಸ್ಟಿ ಬೀರು; 
ನೋಡು : ಹುಡುಗರ ಕಡೆ ಕಣ್ಣಾಡಿಸಿ ನೋಡಲು ಜಯಂತನು 
ಬಂದುದು ಕಂಡುಬರಲಿಲ್ಲ (ಜಯಂತ. ೧೨); ಆಗಾಗ ಹಳೆಯ ಗ್ರಂಥಗಳ 
ಮೇಲೂ ಕಣ್ಣಾಡಿಸುತ್ತಿರಬೇಕು (ಗ್ರಂಥಾಲ. ೬೯). ೨. ಸನ್ನೆಮಾಡು ; 
ಸೂಚನೆ ಕೊಡು : (.. .ತನ್ನವರ್ಗೆ ಕಣ್ಣಾಡಿಸಿ ಕರವಾಳವನ್ನು ಹಿರಿದು 
ಕೊಳ್ತನು) (ಬಿರುಗಂ. ೨೦-೧೯). ಕಣ್ಣಿಗೆಇಂಗುಹಚ್ಚು - (ಆಲಂ) 
ಮೋಸಮಾಡು : “ಇಕೊ, ಇಕ್ಕೊ ನೀನು ಬರೆದಿರುವಿ. ನನ್ನ ಕಣ್ಣಿಗೆ 
ಇಂಗುಹಚ್ಚುವಿಯಾ! ತೋರಿಸು, ತೋರಿಸು? (ಇಪ್ಪಕ. ೨೩೪). ಕಣ್ಣಿಗೆ 
ಕಣ್ಣು ಹತ್ತು - ನಿದ್ರೆಹೆತ್ತು: ಮಗಳ ಬದುಕು ಹಸನಾಗಲಿ ಎಂಬ 
ನೆನಿಕೆಯಲ್ಲಿ ಕಣ್ಣಿಗೆ ಕಣ್ಣು ಹತ್ತಲಿಲ್ಲ (ಹೊಸಕ್ಷಿ. ೪೩). ಕಣ್ಣಿಗೆ ಬೀಳು ಎ 
ಕಂಡುಬರು; ಗೋಚರವಾಗು; ಕಾಣಿಸು: ಮನೆಗೆ ಬಂದೊಡನೆ 
ಮೊದಲು ಕಣ್ಣಿಗೆ ಬಿದ್ದದ್ದು ನಿನ್ನ ಪತ್ರ (ರೂಢ). ಕಣ್ಣಿಗೆ ಮಣ್ಣೆರಚು, 
ಕಣ್ಣಿಗೆ ಮಣ್ಣೆಸೆ - (ಆಲಂ) ಮೋಸಮಾಡು: ಆ ಪರಂಗಿಯವನ 
ಕಣ್ಣಿಗೆ ಮಣ್ಣೆರಚಿ ಓಡಿಹೋಗಿ (ಬಂಕಿಮ. ೨೦೭); ಬಿಂಬಾಧರಾನೋದೆ 
ಕರೆಯಲಿ ಮುಕ್ತಿಯ ಕಣ್ಣಿಗೆ ಮಣ್ಣೆ ಸೆದೇೇ (ಪಾಂಚಜ. ೫೯). 
ಕಣ್ಣುಕಣ್ಣುಬಿಡು-೧. ಕಣ್ಣುಗಳನ್ನು ಕೆರಳಿಸು; ಕೆಕ್ಕರಿಸಿನೋಡು: 
ಈ ಮಾತುಗಳನ್ನು ಕೇಳಿ ಕರ್ಣನು ಕೋಪದಿಂದ ಕಣ್ಣುಕಣ್ಣುಬಿಡುತ್ತ 
(ವಚಭಾ. ೨೬೪). ೨. (ಆಲಂ) ಏನೂ ತೋಚದಾಗು ; ದಿಗ್ಭ್ರ್ರಾಂತ 
ನಾಗು : ಇತರರು ಏನು ಮಾಡಬೇಕೆಂದು ತೋರದೆ ಕಣ್ಣುಕಣ್ಣುಬಿಡುತ್ತ 
ನಿಂತುಕೊಂಡಿದ್ದರು (ವಚಭಾ. ೨೧). ಕಣ್ಣುಕತ್ತಲಿಡು, ಕಣ್ಣುಕತ್ತಲೆ 
ಬರು - (ಆಲಂ) ಮೂರ್ಛೆ ಬೀಳುವಂತಾಗು; ಬವಳಿಬರು: 
ದೇವಾಂಚಿಗೆ ಸಿಡಿಲು ಬಡಿದಂತಾಯಿತು ; ತಲೆ ತಿರುಗತೊಡಗಿತು; ಕಣ್ಣು 
ಕತ್ತಲಿಟ್ಟಿತು (ಚಿದೇವ. ಒಮ್ಮೊಮ್ಮೆ ಕಣ್ಣುಕತ್ತಲೆಬರುತ್ತಿತ್ತು 
(ಕಾಲೂರ. ೧೬ ಕಥಾಸಾರ). ಕಣ್ಣು ಕಾಣು - ತಿಳಿ ; ಅರಿವಾಗು : ಪೇಣ್ಣು 
ಪೆಣ್ಣೆಂದೇತಳೆ ಬೀಳುಗಳೆವರು ಕಣ್ಮುಕಾಣದ ಗಾವಿಲರು (ಹದಿಬ. ೪-೭). 
ಕಣ್ಣುಕುಕ್ಕು-೧. ಕಣ್ಣುಕೋರೈಸು: ಸೂರ್ಯನು ಕಣ್ಣುಕುಕ್ಕುವಂತೆ, 
ಬೆರಗುಗೊಳಿಸು( ವಚಭಾ. ೧೫೮); ಕಣ್ಮುಕುಕ್ಕುವಂಥ ಬಣ್ಣ ಬಣ್ಣಡ ರೇಷ್ಮೆ 
ಬಟ್ಟೆಯನ್ನು ಟ್ಟು ಕೊಂಡು (ಪುನರು. ೧೩). ೨. (ಆಲಂ) ಹೊಟ್ಟಿಯು 
ರಿಸು; ಕರುಬಿಸು: ಹಣವಂತನ ಸಿರಿ ಬಡವನ ಕಣ್ಮುಕುಕ್ಕುತ್ತದೆ (ರೂಢ). 


೭೩) ; 


ಕಣ್ಣ "ಕಳ್ಳ' ನೋ. | 
ಕಣ್ಮ, ಖಣ್ಮ (ನಾ). ಹೆಂಗಸರ ಕುಪ್ಪುಸದ ಬಟ್ಟಿ, ರವಕೆ ಬಟ್ಟಿ : 


ಕಣ, ೧೪೪೩ 


ಕಣ್ಣು ಕೂಡು, ಕಣ್ಣು ಕೂರು ಎ ೧. ವಿದ್ರೆಬರು : ನಮ್ಮ ರೋಗಿಗೆ ಇದೇ 
ಈಗಷ್ಟೆ ಕಣ್ಣುಕೂಡುತ್ತಿವೆ! (ಸ್ಮೃತಿಚಿ. ೩೧೧) ; ಕನಿಯನಿಗೆ ಧನಿಗಳಲ್ಲಿ 
ದನಕಾಯಲು ಹೋಗಬೇಕಾಗಿತ್ತು. ಅವನು ಕಣ್ಮುಕೂರುತ್ತ ಅಲ್ಲಿಗೆ; 
ಹೋದ (ರಕ್ತರೂ. ೪೧). ೨. ಪ್ರೇಮಿಗಳ ದೃಷ್ಟಿಸೇರು. ಕಣ್ಣು 
ಕೆಂಪಗಾಗು -೧. (ಆಲಂ) ಕೋಪವುಂಟಾಗು; ಕೆರಳು : ಡ್ಯೂಪ್ಲೆ | 
ಒಂದೆ ಪಲ್ಲಕ್ಕಿಯಲ್ಲಿ ಊರಲ್ಲೆಲ್ಲ ಮೆರವಣಿಗೆ ಹೊರಟನು, ಬ್ರಿಟಿಷರ 
ಕಣ್ಣುಕೆಂಪಗಾಯಿತು (ಭಾರದ. ೪೨೪). ೨, (ಆಲಂ) ಹೊಟ್ಟಿಯುರಿ 
ಯುಂಟಾಗು; ಕರುಬು: ಅವರಿಬ್ಬರಿಗೂ ಸಿದ್ಧಣ್ಣನ ಏಳಿಗೆಯನ್ನು 
ನೋಡಿ ಕಣ್ಣುಕೆಂಪಗಾಗಿತ್ತು (ಪಂಜಪಂ. ೬೬) ; ಹೊಲ ಹಚ್ಚಗಾಯಿತು, | 


ಒಡೆಯನ ಕಣ್ಣು ಕೆಂಪಗಾಯಿತು (ಗಾಜಿ). ಕಣ್ಣು ತಬ್ಪಿಸು- ಮೋಸ |10 


ಮಾಡಿ ಪಾರಾಗು : ಅತ್ತೆಯ ಮನೆಯವರ ಕಣ್ಣುತಬ್ಬಸಿ ಓಡಿಬಂದಿರ | 
ಬೇಕೆಂದು ಕಾಣುತ್ತದೆ (ಅಂಬಿಕೆ. ೯). ಕಣ್ಣುತಾಕು ಎ ದೃಷ್ಟಿಯಾಗು 2 | 
ಮಗುನಿಗೆ ಯಾರದೋ ಕಣ್ಮುತಾಕಿದೆ (ರೂಢಿ). ಕಣ್ಣು ತುಂಬು 
ಕಣ್ಣೀರು ಬರು ; ಹನಿಗೂಡು: ಆ ಗೋಳಿನ ಕಥೆ ಕೇಳಿ ಕಣ್ಣು ತುಂಬಿತು 
(ಕೂಢಿ). ಕಣ್ಣುಬರು - ಕಣ್ಣು ಬೇನೆಯುಂಟಾಗು ; ಕಣ್ಣುಹತ್ತು : 
ಮಗುವಿಗೆ ಕಣ್ಣುಬಂದು ಅಳುತ್ತಿದೆ (ರೂಢಿ). ಕಣ್ಣುಬೀಳು ಎ೧. ಮನ 
ಸ್ಸಾಗು; ಬಯಕೆ ಹುಟ್ಟು : ಆ ಮನೆಯ ಮೇಲೆ ಅವನ ಕಣ್ಣುಬಿದ್ದಿದೆ 
(ರೂಢ). ೨. ದೃಷ್ಟಿತಾಕು: ಮಗುನಿನ ಮೇಲೆ ಕಂಡವರ ಕಣ್ಣುಬಿದ್ದೀತು 
ಜೋಕೆ (ರೂಢಿ). ಕಣ್ಣುಮಿಟುಕಿಸು "ಕಣ್ಣು ಮುಚ್ಚಿ ತೆರೆ; ಸನ್ನೆ 
ಮಾಡು; ಕಣ್ಸನ್ನೆಮಾಡು : “ಕುಮಾರಿ, ಫಿನಗಿದೊ ನನ್ನ ನಮಸ್ಕಾರ * 
ಎಂದು ಮತ್ತೊಬ್ಬ ಕಣ್ಣುಮಿಟುಕಿಸಿದನು (ಪುನರು ೧೩೮); ತುಂಗಕ್ಕ 
ಬದಿಯ ಹೆಂಗಸಿನತ್ತ ಒಮ್ಮೆ ನೋಡಿ ಕಣ್ಣುಮಿಟುಕಿಸಿದ ರೀತಿ (ಮೂರುದಾ. 
೧೪೪). ಕಣ್ಣುಮುಚ್ಚಿ ಕೊಳ್ಳು - ೧. (ಆಲಂ) ನೋಡದೆ ಇರು; ಕಡೆ 
ಗಣಿಸು: ಸಣ್ಣಪುಟ್ಟಿ: ದೋಷಗಳನ್ನೆಲ್ಲ ನೋಡುತ್ತಾ ಹೋದರೆ ಹೇಗೆ? 


5 


5 


20 


ಅದಕ್ಕೆ ಕಣ್ಣುಮುಚ್ಚಿಕೊಳ್ಳಬೇಕು (ರೂಢಿ). ೨. ಸಾಯು; ತೀರಿ|25 


ಹೋಗು: ಅವರು ಮೊನ್ನೆ ಮೊನ್ನೆ ಕಣ್ಣುಮುಚ್ಚಿಕೊಂಡರು (ರೂಢಿ). ; 
ಕಣ್ಣುಹಾಕು-೧, ಆಸೆಯಿಂದ ನೋಡು: ಹಿಂದೆ ಈ ಮೂಢನು | 
ರುಕ್ಮಿಣಿಯ ಮೇಲೆ ಕಣ್ಮೂಹಾಕಿದ್ದ (ವಚಭಾ. ೮೫). ೨. “(ಒಂದು 
ಗಿಡದ) ಎಲೆ ಮೊಗ್ಗನ್ನು ಅಥವಾ ಅಂಕುರವನ್ನು (ಮತ್ತೊಂದು) 
ಗಿಡಕ್ಕೆ ಸೇರಿಸು * (1780001೩೭6, ಇಂಕನಿ). ೩, (ಅಸೂಯೆಯಿಂದ) 
ದೃಷ್ಟಿಹಾಕು: ಚೊಚ್ಚಲ ಮಗುವಿನ ಮೇಲೆ ಕಣ್ಣುಹಾಕಬೇಡ (ರೂಢಿ). 
ಕಣ್ಣು ಹಾಯಿಸು - ದೃಷ್ಟಿಬೀರು; ನೋಡು: ಕಾಗದವೊಂದನ್ನು ಕೈಗೆ 
ತೆಗದುಕೊಂಡು ಕಣ್ಣುಹಾಯಿಸಿದನು (ಪುನರು. ೩೪೨). ಕಣ್ಣು ಹೊಡೆ ಎ 
ಕಣ್ಣುಮಿಟುಕಿಸು; ಕಣ್ಸನ್ನೆ ಮಾಡು: ಅವನು ಅವಳನ್ನು ನೋಡಿ 
ಕಣ್ಣುಹೊಡೆದು ಕರೆದನು (ರೂಢಿ). 

[ದೇ.॥ ತಮಿ. ಕಣ್‌; ಮಲ. ಕರ್ಣ, ಕಣ್ಣು; ತುಳು. ಕಂಣ್‌, ಕಣ್ಣ್‌; 
ಳೊಡ. ಕಣ್ಣೀ; ತೆಲು, ತನು, ಕನ್ನು; ಕೋಲಾ. ನಾಯ್ಕು. ಪರ್ಜಿ. ಕನ್‌; 
ಗಡಬ. ಕಣ್‌ ; ಗೊಂಡಿ. ಕನ್‌; ಕುಣ. ಕನು; ಕುವಿ. ಕನ್ನು ಕನ್ನೂ ; 
ಕುರುಖ್‌. ಕನ್ನ್‌ ; ಮಲೊ. ಗನು; ಬ್ರಾಹೂಈ. ಕನ್‌) 


ಬಣ್ಣದ ಕಣದೆ ಬಣ್ಣವಣ್ಣಿಗೆಯ ಜವಳಿಗಳನೆ... ಸೂಸಿದಾಗಳ್‌ (ಆದಿವು. 
೪-೩೪ ವ); ಒಂದು ಪಟ್ಟಿಯ ಕಣವನ್ನು ತರಿಸಿ... ಕೊಟ್ಟಿನು (ಕವಿಕ. 
೫೫): ಖಣಿ: ಸುಮಂಗಲೆಯರು ಖಣಗಳನ್ನು ಅರ್ಪಿಸಿ... ದೇವಿಯ 


30 


35 


40 


ಉಡಿ ತುಂಬಿದರು (ಹಬ್ಬಿಬ. ೭೨); ಖಣವನ್ನು ಮಡಿಸಿ ಕೈಯಲ್ಲಿ ಕೊಟ್ಟು |45 


ಉಡಿ ತುಂಬಿದಳು (ಅಲ್ಪವಿ. ೬೮). [*- ಮರಾ. ಖಣ] 


ಕಣಕ 


| ಕಣ್ಯ (ನಾ). ೧. ತೀರ ಸಣ್ಣಚೂರು ; ನುಚ್ಚು : "ಕಣಮೆನೆ ನುಚ್ಚು? 


(ಮಂಗರಾ. ೧೦೯೯-೩); ಈ ಗುಡ್ಡಗಳಲ್ಲಿ ಕಬ್ಬಿಣವೂ ಚಿನ್ನದ ಕಣಗಳೂ 
ದೊರೆಯಂತ್ತವೆ (ಕಛಾಗೆ. ಅ). ೨. ಪದಾರ್ಥದ ಅತ್ಯಂತ ಸೂಕ್ಷ್ಮ 
ವಾದ ಅಂಶ; ಅಣು: ಅದರೊಳಗೆ ಸಣ್ಣ ಸಣ್ಣ ನೀಲಿ ಬಣ್ಣದ 
ಕಣಗಳು ಹುಟ್ಟುತ್ತವೆ (ಮುಂಬಯಿ. ೪-೫೫); ಪರಾಗದ ಕಣಗಳು 
ಇದೇ ರೀತಿಯಲ್ಲಿ ಸಿಕ್ಕಾಪಟ್ಟಿ ಕುಣಿದಾಡುವುದನ್ನು ಸೂಕ್ಷ್ಮದರ್ಶಕದ 
ಸಹಾಯದಿಂದ ನೋಡಬಹುದು (ಭೌತವಿ. ೨೮೬). "ರಕ್ತಕಣ? ಪರಾ. 
&. ತೀರ ಅಲ್ಪ; ಲವಲೇಶ: “ಅಲ್ಬಂ ಲವಂ ಲೇಶಮಣು ಕಣಂ? 
(ಮ ೦ಗರಾ. ೧೨೭-೫). ೪. ಬೆಂಕಿಯ ಕಿಡಿ, “ಚೂರು: *ಕಿಡಿ 
ಯೇಟಾಗೆ ಕಣಂ [ಪಾಠಾಂ ಕು]ಸ್ಸುಲಿಂಗಮೆಫಿಕ್ಕುಂ ” (ಮಂಗರಾ. 
೧೪-೮). [Ao.) 


ಕಣಂಜ, ಕಣಜ, (ನಾ). ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ; 


ಬಿದಿರಿನ ಗೂಡೆ: ಆಕ್ಕಿ ಕಣಂಜದೆ ಮು ೬೩ ವರುಷ ೧ಕ್ಕೆ (ಬೊಂಕಶಾ. 
೧೯೪೦, ಕುಮಟ. ೧೧೩-೨೮; 1475); ವಿಲಯ ಘೋರಾಂಧಕಾರದ 
ಕಣಂಜದಂತೋ ಪ್ರಳಯಕಾಲಮೇಘಂಗಳ ಕಠೋರದಂತೋ ಭಾವಿಸಿ 
(ಚೆಬಪು. ೪೬-೧೯). ಕಣಜ, : “ಧಾನ್ಮಂಗಳಿಹ ಠಾವು ಕಣಜವೆನಿಕ್ಕು” 
(ಮಂಗರಾ. ೫೮-೮); ಕಣಜಂಗಳೊಳು ಪೊಕ್ಕು ನೆಲ್ಬುಗಳನುಆಕಿ ಕಟ್ಟಿ 
ಗಣಿಸದದ ಪೊತ್ತು (ಪೆರುರ. ೧೩೫-೬); ಭೂವರೇಣ್ಮಂ ತನ್ನೆ ಪಟ್ಟಿದ 
ದೇವಿ ಕಣಜದೊಳೆಮ್ಮು ಭತ್ತ ವನುಂಡೊಡಾಗ್ರಹಿಸಿ (ಬಸಪು. ೨೪-೮೪) ; 
ಒಡೆಯಿರೋ ಕಣಜಗಳನೆಣ್ಣೆಯನಡಕಿರೋ ಸೀರೆಗಳ ದಿಂಡನು ಬಿಡಿಸಿರೋ 
(ತೊರರಾ, ೫-೮-೭) ; ಮಾರಿಯ ಮನೆ ಬಿಯ್ಮದ ಕಣಜಂ ಮತ್ತಾ ರಾಜ 
ಕೃತಾಂತನ ಬಳಕೆಯ ಭಂಡಾರಂ (ಜಯಕಾ. ೭-೨೦); ಕಣಜದೊಳಿಹ 
ಬಹುಧಾನ್ಮವ ಬಗೆಯದೆ ಸೂಜಕಿಯ ಕೊಟ್ಟು (ಕಂನವಿ. ೧೧-೪೮). 

[ದೇ. ॥ ತಮಿ. ಕಳಇ್ತಿಯ ; ತುಳು. ಕಣಜ; ತೆಲು. ಕಣಜ, 
ಕಣಂಜ / ಮರಾ. ಕಣಂಗ] 


ಕಣಂಜು, ಕಣಜ, ಕಣಜು, (ನಾ). ಹವಳ, ಮುತ್ತು ಹಾಗೂ 


ಸುಗಂಧ ದ್ರವ್ಯಗಳನ್ನು ತೂಗುವಾಗ ಬಳಸುವ ಒಂದು ಚಿಕ್ಕ 
ತೂಕದ ಪ್ರಮಾಣ ನ ದಿಕಲ್ಪಬಿಂದುಗೆ - ಕದಂಫಪು ಕದಪು... 
ಕಣಂಜು, ಕಣಜು ( ಶಮದ. ೩೬ ಪ್ರಯೋ) ; ಕುಂಕುಮದ ಕಣಂಜು ೨ 
ಕಸ್ತೂರಿ ಕಣಂಜು (ಸೌಇಇ. 1-1, ೪೮೯-೩೯ ; 1513). ಕಣ ಜ್ಯ: 
ಹವಳಕ್ಕೆ ಕಣಜ ಮುತ್ತಿಗೆ ಚವೂ, ಪಚ್ಚೈಗೆ ರತಿ (ಭಾಸ್ಕರ. ೭೭-೯). 
ಕಣಜನ್ಯ : ಮುತ್ತಿನ ಕಣಜಿನ ತೂಕಕ್ಕೆ :--ಹತ್ತು ಹಣವಡ್ಡ ತೂಕದ 
ಮುತ್ತಿನ ಕಣಜಕ್ಕು ಆದನು ಚೌವಡವಿನೊಳಂ ವೊತ್ತುವುದು ಮತ್ತು 
ಬಿಗಿವುದು (ವ್ಯವಹಾ. ಅನುಬಂ. 1, ೨) ; ಗಂಧ ತೊಲೆ ೧ಕ್ಶಂ ಅಡ್ಡಸಾಂದು 
ಜವಾದಿ ಪುಣುಗು ಪ್ರತಿ ಕಣಜು ಮೂರಕ್ಕೆ ಹಾಗ (ಎಕ. ೪, ಬೇಲೂರು. 


೭೫-೮೪ ; 1582). (ದೇ. | ತಮಿ. ಮಲ. ಕಲಇ್ಥಾ. / ಸಂ. ಕಲಂಜ]_ 


[ಕಣಕ ಕಣಿಕ್ಕೆ ಕಣುಕ (ನಾ). ಹೆಸಿಹಿಟ್ಟು ; ಕಲಸಿದ (ಗೋಧಿಯ) 


ಹಿಟ್ಟು: ಕಂಬಳಿಯಲ್ಲಿ ಕಣಕವ ನಾದಿದಂತೆ (ಬಸ ವ. ೨೬೦); ಆಡಗ 
ತಿಂಬರು ಕಣಕದಡಿಗೆ ಇರಲ್ಕೆ (ದೇದಾವ. ೩೩-೫೮) ; ಕಣಕ ಕುಟ್ಟೋ 
ಒನಕೆಲಿ ಬಡೆದರೆ ಕೈಂಕುಯಿ ರಾಗವ ಮಾಡುವಿರಿ (ಪುರಂದ. ೨-೯೦-೧); 
ಮಣೆಗೆ ಹತ್ತಿದ ಕಣಕ ಉರುಳುತ್ತಲೇ ಇರಲಿಲ್ಲ (ಬಿನ್ನಹಿಂ. ೪೧). 
ಕಣಿಕ್ಕೆ: ಬುಧವಾರ ದಿನ ಎಂಣೆ ಘಾರಿಗೆ ದು ೪ ಗುರುವಾರ ದಿನ 
ಕಣಿಕೆ ಘಾರಿಗೆ ದು ೪ (ಕಣ. 111-1, ೧೭-೬೮ ; 1556); ಕುಟ್ಟಿದ ಕಣಿಕೆ 
ಯೆರಡು ಭಾಗ ನೆನೆಯಿಳ್ಳಿದ ಸೊಜ್ಜಿಗೆ ಯೆರಡು ಭಾಗ (ಭೀಮಸೂ. 
೧೭-೨). ಕೆಣುಕ: ಬಿಸಿಲು ತಾಕಿದವರಿಗೆ ಕಣುಕದ ಕಡುಬು ನೀಡುವುದು 
: * ೬ ರೆಸಿಕಮಾರ್ಗೆವೆ (ಶಂಕದಾ. ೭-೮೧). [< ಸಂ. ಕಣಿಕ] 


ಕಣಕಡ್ಡಿ 


ಕಣಕಡ್ಡಿ (ನಾ). ಕಾಳು ಉದುರಿಸಿ ಉಳಿದ ತೆನೆ: ಕಣಕಡ್ಡಿಯನ್ನು | 
ಉರುವಲಾಗಿ ಉಪಯೋಗಿಸುತ್ತಾರೆ (ರೂಢಿ). [ಕಣ್ಣ (೮. ಕಳ್ಳ) * ಕಡ್ಡಿ] | 
ಕಣಕಣ, ಖಣಖಣ (ನಾ). ಹರೆ, ತಮಟಿ, ಹಲಗೆ ಮೊದಲಾದು, 


ವನ್ನು ಬಾರಿಸುವಾಗ ಹೊರಡುವ ಧ್ವನಿ, ಶಬ್ದ. "ಕೆಣಕಣಿಸು,? 

ಪರಾ. ಖಣಿಖಿಣ: ಖಣಖಣಾಯಿತ ಖಲೀನ ಸಂಘಟ್ಟಿ ಸ್ಕಂದಮಾನ 

ಫೇನ ಸಲಿಲ ಸ್ರೋತಶ್ಯತಂಗಳಿಂದಂ (ಆದಿಪು. ೧೪-೯೫ ವ). (2) 
ಕಣಕಣಿ, ಕಣಿಕಣಿ (ನಾ). ಜ್ವರದ ಲಕ್ಷಣ; ಶಾಖ; ಕಾವು: 


ಕ್ಷಯದ ಆರಂಭನೇ ಮೊದಲು ಗೊತ್ತಾಗುವದಿಲ್ಲ, ಮೊದಲು ಸರ್ವಾಂಗ! 


ದಲ್ಲಿ ಕಣಕಣಿಯೂ, ಒಣಕೆಮ್ಮ್ಮೂ ಇರುವದು (ಔಷಧೀ.' 
ಕಣಿಕಣಿ,: ಅದೇಕೋ ಬೆಳಗಿನಿಂದ ಮೈಯಲ್ಲಿ ಕಣಿಕಣಿ ಎನಿಸ 
ತೊಡಗಿದೆ (ರೂಢಿ). [2.1 ತಮಿ. ಕಣಕಣ. / ಮರಾ. ಕಣಕಣ] 

ಕಣಕಣಿಸು, (ಕ್ರಿ). ಕಣಕಣ ಎಂದು ಶಬ್ದಮಾಡು: ಜಾಗಟಿ- 
ಗಂಟಿಗಳು ಢಣಢಣಿಸುವುವು. ತಾಳಗಳು ಕಣಕಣಿಸುವುವು (ಕನ್ನಜಾ. ೧೬). 

[ಕಣಕಣ 4 -ಇಸ್ಕು] 

ಕಣಕಣಿಸ್ಕು (ಕ್ರಿ). ಕಣಕಣಿಯೆನಿಸು; 
ತಲೆ ಕಣಕಣಿಸೆ (ಡಂದ್ರಪು. ಆ-೬೨ ವ). [ಕಣಕಣಿ4 -ಇಸ್ಕು] 

ಕೆಣಕಲು (ನಾ). ಒಂದು ಪಾತ್ರೆ (?): ಪಾಯಸ ರನ್ನದ ಕಣಕಲಿಗೆ 
ಇಳಿವ್ಶಾಳ ಹಲೊ ಕಗ ₹. ೧೫೨); ರನ್ನ ದ ಚರ! ಕೊ 
ಅಡಗಿಯ (ಲೋಕಗೀ. ೧೮೩). [1] 

ಕಣಕಾಲ್‌, ಕಣಕಾಲು, ಕಣೆಕಾಲ್‌ (ನಾ). ಪಾದ ಮತ್ತು | 
ಮಂಡಿಯ ಚಿಪ್ಪು ಇವುಗಳ ನಡುವಿನ ಭಾಗ: ಅಡಿ ತೊಡೆಸೊ 
ರ್ಕುಲುಂ ತೆಗಲೆ ಕೈ ಕಣ[ಪಾಠಾಂ. ಣೆ) ಕಾಲ್‌ ಕೊರಲೆಂಬಿವುಂ (ಪಂಪಭಾ. | 


೧೧-೧೩೬) ; ಕೈಗಳ್‌ ಕಡಿಖಂಡಮಾಗೆ ಕಣಕಾಲ್ಲಳ್‌ ನಟ್ಟು ುಗ್ರಾಜಿ | 


ಇರುಸುಮುರುಸಾಗು : | 15 
ಮತ್ತೊರ್ವಳ್‌ ತಾನೊಲ್ಲು ಮೊಲ್ಲದಂತವನೊಳ್‌ ನೆಗಟ್ಟುವ ಮಗಳಣಕಕ್ಕೆ` 


೧೪೪೪ 


ಯೊಳ್‌ (ನಂರಾಮಾ. ೧೩-೪೫); ಅಕ್ಕಟಿಕ್ಕಟನ್ನುಡಿಯದೆ ಮಾಣದೀ ; ಜೆ 


ಕಟಯ ಭಾರದಿನೀ ಕಣಕಾಲ್ಲಳ್‌ (ಧರಾಗನ್ನು. ೭-೧೮೧). ಕೆಣಿಕಾಲು: 
*ಜಂಘಾ, ಪ್ರಸೃತಾ-ಈ ೨ 'ಕಣಕಾಲು* (ನಾಚಿರಾ, ೧೨೧); ಪೊಯ್ಯೆ | 
ನಿರತಂ ಕಣಕಾಲು ಮೊಳಕಾಲ್ಮುಖಂ (ಎಕ. ೪111, ಸೊರಬ. ೧೭೫-೧೨; 
1156); ಕಣಕಾಲಂದುಗೆ ಘಲುಘಲುರೆನುತಲಿ (ಪುರಂದ. ರಾ! 
ಒಂದು ಮೊಸಳೆಯು ಅವನ ಕಣಕಾಲನ್ನು ಹಿಡಿದುಕೊಂಡಿತು (ವಚಭಾ. 
೨೧). ಕಣೆಕಾಲ್‌ : ಕಣೆಕಾಲ್‌ ಕಡಿ ಚನ್ನೈರೆ ತೋಳ್ಲಲ್ಲ (ಕುರಾಸಾಂ. 
೨೨-೯೨); ಕಣೆಕಾಲ್‌ ಮೆಲ್ಲಡಿಗಳಿಂದೆ ಮೆಆಕಿವಂ ಚೆಲ್ವಂ(ಚಿಕವಿ. ೩-೯೨). 
[ದೇ. ॥ ತಮಿ. ಕಣಕಾಲ”; ಮಲ. ಕಣಕ್ಕಾಲ್‌, ಕಣಜ್ಮಾಲ್‌] 
ಕಣಕಾಲು "ಕಣಕಾಲ ಸೋ. 
ಕಣಕಿಸು (ಕ್ರಿ). ಎಣಿಸು; ಲೆಕ್ಕಿಸು: 
ಯೆಣಿಸುವರೆ ಜಗದೊಳಗೆ ಫಣಿಗಸಾಧ್ಯವು ಕೇಳು ಕಣಕಿಸುವೆ ನಾನು | 
(ಹಮಚ. ೭೯). [ಕಣಕ್ಕು * -ಇಸ್ಕು. ಸ ಐ ಆ ತಮಿ. ಕಣಕ್ಕು - ಲೆಕ್ಕ], 


ಕಣಕೋಣಜ (ನಾ). ಮೊಳಕಾಲಿನನರೆಗೆ ಬರುವ ವಸ್ತ್ರದ ಸೇಷ್ಟನೆ: | 
ಕಂಬಿಯ ಬಿಲ್ಲುಂ ಪಿಡಿದ ಪುಳುಂಬಿನ ಮೂಜಂಬು ಪೆಗಲ ಬಲೆ ಕಣ, 
ಕೋಜಂ [ಪಾಠಾಂ. ಬಲೆಣಕೊಲಂ, ಬಲೆಕಣ್ಣ ಕೋಜಂ] ಕೆಂಬೆತ್ತಸಿದಲೆ [49 
ತನಗಿಕೆ ಶಂಬರರಿಪುವಂದು ಕೂಡೆ ವನಚರನಾದೆಂ (ನೇಮಿಫು. ೭-೧೭೬). : 


[ಕಣ್ಯ * ಕೋಟ (ಆ ಕೋಣಕ್ಕಿ)) 


ಕಣಗಲ (ನಾ). ಒಂದು ಜಾತಿಯ ಮರ (?) : ಕಣಗಲ (ಕರ್ಮಾಳೆ)-. 


ಮಧ್ಯಮ ಆಕಾರದೆ ವೃಕ್ಷ. ಇದರ ಕಾಯಿಗಳನ್ನು ಪಶುಗಳು 
ಪ್ರೀತಿಯಿಂದ ತಿನ್ನುತ್ತವೆ (ಕಛಾಗೆ. ೩೭). [7] 
ಕಣಗಲು "ಕಣಗಿಲೈ' ನೋ. 


ಗಣಿಕೆಯರ ಚತುರತೆಯು | 35 


t 


H 
1 
| 
| 
I 


( 


ಕಣಗಿಲೆ, 


ಕಣಗಿಲ್‌ "ಕಣಗಿಲ್ಕೆ' ನೋ. 
ಕಣಗಿಲಿ "ಕಣಗಿಲ್ಕೆ' ನೋ. 
ಕಣಗಿಲು "ಕಣಗಿಲ್ಲೆ' ನೋ. 
ಕಣಗಿಲೆ, ಕಣಗಲು, ಕಣಗಿಲ್‌, ಕಣಗಿಲಿ, ಕಣಗಿಲು, ಕಣಲಿಗೆ, 


ಕಣಿಗಿಲ್‌, ಕಣಿಗಿಲ, ಕಣಿಗಿಲೆ, ಕಣೆಗಿಲೆ, ಗಣಿಗಲ್ಕು, ಗಣಿಗಲೆ, 
ಗಣಿಗಿಲು (ನಾ). ೧. ಚೂಪಾದ ಎಲೆಗಳಿರುವ ಒಂದು ಜಾತಿಯ 
ಹೊವಿನ ಗಿಡ; ಮತ್ತು ಅದರ ಹೂವು; ಕರವೀರ: ಮಾಲಗಾಆ 
ರ್ಹ್ವೇವರ್ಗ್ಗೆ ನಡೆಯಿಸುವ ಕಣಗಿಲೆಯ ಗಿಡುವಿರ್ಪ್ಪತ್ತು (ಸೌಇಇ. x, 
೧೦೮-೧೮ ; 1069) ; ಕಬ್ಬಿನ ರಸ ಬಿಳಿಯ ಕಣಗಿಲೆಯ ಪುಪ್ಪ ಕಮ್ಮನಪ್ಪ 
ಗಂಧಾಕ್ಷತೆಯಿವಂ ಹೊಸ ಬಕ್ಕರೆಯಲ್ಲಿ ಇರಿಸಿ (ಬಾಲಚಿ. ೧೩೪-೧೫); 
ಫುಲ್ಲ ಕಂಕಣಂ ಕಣಗಿಲೆಯೊಂದಸಿಯ ಪಸಿಯೋಲೆ ನೆಲ್ಲಿಯ ತಿಸರಂ 
(ಸೂಕ್ತಿ ಸು. ೩-೨೩೫); ಕಣಗಿಲೆಯ ಬಂದುಗೆಯ ಕಕ್ಕೆಯ ಸಣಬ ಸರಿಸದ 
ಕುಸುಮದಲಿ ರಿಪುಗಣ ಭಯಂಕರನರ್ಚಿಸಿದನು (ಕುವ್ಯಾಅ. ೬-೪೩). 
೨. ಒಂದು ತೆರದ ಬಾಣ: ಕಣಗಿಲೆಯ ಕೋಲುಳಿಯಂಬು ಕವ 
ಲಂಬಲಗಿನಂಬೀಸಾಡಿದವು ಪರಸೈನ್ಮ ಸಾಗರವ (ಕುವ್ಯಾದ್ರೋ . ೧೦-೪). 
ಕಣಗಲು: ೧. (ಮೈಔಗಿ. ೫೬-೧೧೨೮). ಕಣಗಿಲ್‌ : ೧. ಕಿಸುಗಣ 
ಗಿಲ್‌ [ಪಾಠಾಂ. ಗಣಿಗಿಲೆ] (ಶಮದ. ೧೮ ಪ್ರಯೋ) ; ಬಜೆಯುಂ ಕಣಗಿಲ್‌ 
ವಿಳಂಗಂ ರಜನೀದ್ವಿತಯಂ ಕಟುತ್ರ ಯಂ (ಅಶ್ಟೆ ಶಾ. ೧೧-೫೯). 
ಪಿ. ಪರಿಗಳಿತ ಲುಳಿಯಂಬು'ಕಣಗಿಲ ಸರಳುಗೂಡಿಪ್ಪತ್ತು ಸಾವಿರವೆರಡು 
ಸಾವಿರವುಳಿದೆವೀ ನಾರಾಚನಿಕರದಲಿ (ಕುವ್ಯಾಕ. ೧೮-೨೧). ಕಣಗಿಲಿ ; 
೧. ಆಲ್ಲಿಂದತೆಂಕಲು ಕಣಗಿಲಿಯ ಮರನಲಿ ನಟ್ಟಿ ಕಲ್ಲು ೧ (ಎಕ. ೪111, 
ತೀರ್ಥಹ. ೧೦೫-೫೩; 1405). ಕಣಗಿಲು : ೧. ಕಣಗಿಲು ಕಕ್ಕೆ ಬಿಕ್ಕೆ 
ಯಣಿಲೆ ಕದಳಿ ಹಾದರಿಯ ಮರ ಮೊದಲಾದುವುರ್ವಿಹವು (ಸಾಳ್ವ ತ ಭಾ. 
೫-೩) ; ಹಾವು ಮೆಕ್ಕೆ ಕಣಗಿಲು ಕತ್ತರಿ, . . ಇವೆಲ್ಲವುಗಳ ಬೇರು 
ಸಮಾನಂಗೊಂಡು ಅರೆದು (ವಿನೈನಿ. ೬೭). ಕಣಲಿಗೆ : ೧. ಪನ್ನೀರಿನಲಿ 
ವೇದಿಸಿದ ಕಣಲಿಗೆಯ ಕುಸುಮಗಳನು (ತೊರರಾ. 
ಪಿ. ಕಂಡಳದ ಕಣಲಿಗೆಯ ಕೋಲುಗಳ (ತೊರರಾ. ೬-೩೪-೩೩) ; ನವಿಲು 
ಗರಿ ಬಾಣದಲಿ . . . ಕಣಲಿಗೆ ಪವಣಿಕೆಯ ವಿಶಿಖದಲಿ ತಾರಕ ಮಾಂಟಿ 
ಹಳುಕಿನಲಿ (ಅಂಬಿಕಾ. ೩೨-೬೧). ಕಣಿಗಿಲ್‌ : ೧. “ಕರವೀರಮೆ 
ಪಡ್ಡಳಿಯು ಕಣಿಗಿಲೆಂದೆನಿಸಿರ್ಕುಂ” (ಕವಿಕಂ. ೭೦). ಕಣಿಗಿಲ: 
೧. ಕಣಿಗಿಲದಲ್ಲಿ ರತ್ನಗಣಿಗಿಲ, ಚಂಡುಕಣಿಗಿಲ ಎತ್ತರ ಕಣಿಗಿಲ ಬಿಳಿಯ 
ಗಣಿಗಿಲ ಇವುಗಳ ಕೊಲ್ಲೆಗಳನ್ನು ಹಚ್ಚಬೇಕು (ಕೃಷಿಪ್ರ. ೨೦೦). ಕಣಿಗಿಲೆ: 
೧. ಅಂಬಲಿಯ ಹಲವು ಬಗೆಯಂ ಮಾಡಿ... ಮರುಗ ದವನ ಬಾವನ್ನ 
ಬಕ್ಕೆಯೆಳೆಗಾಯಿ ಕಣಿ [ವಾಠಾಂ. ಣ]ಗಿಲೆಯಾಳೆ ಯಾವೂವು , . . ತೀವಿ 
ಶೈತ್ಯಂಗೊಳಿಸಿ (ಸೂಪಣೆ. ೩-೩೯) ; ಸೌಂದರದ ಕಣಿಗಿಲೆಯ ಸಂಪಗೆಯ 
. * « ಅಲರ್ಗಳಿಂ ಹರನನರ್ಚಿಸಿದರ್ಗೆ (ವೀಶೈಪು. ೪-೨೧-೨) ; ಪಾದರಿ 
ಕಂಚಿ ಕಣಿಗಿಲೆ ದವನ (ಮೋಹತ. ೩-೧೫). .ಕಣೆಗಿಲೆ : ೧. ಚಿಂಗಣೆಗಿಲೆ 
(ಪಾ ತಾಂ. ಗಣಿಗಿಲೆ] (ಶಮದ. ೧೮೨ ಪ್ರಯೋ). ಗಣಿಗಲ್ಲು: 
೧. “ಕರನೀರಃ . . . ಕೆಂಪು ಗಣಿಗಲಿಗೂ ಪೆಸರು ೫ (ಸಿದ್ಧಾಂತಿ. ೧೧೪); 
“ಬಿಳೀ ಗಣಿಗಲಿಗುನ್ನೂ ... ಕೆಂಪು ಗಣಿಗಲಿಗುನ್ನೂ ಹೆಸರು ? 
(ಗುರುಬಾ, ೧೫೫). ಗಣಿಗಲೆ ; ಗಣಿಗಲೆ ಸೊಪ್ಪು, ಆಡಿನ ಹಿಕ್ಕೆ ... 
ವಾತಜ್ವರಂ ತೀರ್ಗುಂ (ಸಕನೈೆ. ೬೯). ಗಣಿಗಿಲು: ೧. “ಕರವೀರಃ 
- ಬಿಳೀಗಣಿಗಿಲಿಗೂ (ಸಿದ್ಧಾಂತಿ. ೧೧೪). 
(ದೀ.? ./ ತಮಿ. ಕಣವೀರ, ಕವಿರ, ಕಯಿರ; ಮಲ. ಕಣವೀರ; 
ತೆಲು. ಗನ್ನೆರು, ಗನ್ನೇರು. / ಹಿಂ. ಕನೇರಾ. / ಪ್ರಾ. ಕಣೇರ, ಕರವೀರ 
«< ಸಂ. ಕರನೀರ) 


೬-೩೦-೪೩). 


ಕಣಗಿಲೈ 


ಕಣಗಿಲೆ (ನಾ). “ಬಿರುದಿನ ಆಭರಣ” (ಸಾರ್ಶ್ವಪು. ಟೀಕೆ): ಚೈತ್ರ 
ಮೊಸೆದಳಿಮಾಳಾ ಕಿಂಕರರ್ಗೆ ಕೊಟ್ಟಿ ಕಣ[ಪಾಠಾಂ. ಣಿ]ಗಿಲೆಯಂ ಕಣ 
(ಪಾಕಾಂ. ಣಿ]ಗಿಲೆ ಪೋಲ್ತು ಪೂತು ಮಿಗೆ ಸೊಗಯಿಸುಗುಂ (ಪಾರ್ಶ್ವಪು. 
೯-೧೩). [?) 
ಕಣಗಿಲೆವಾಡ (ನಾ): ಒಂದು ಊರಿನ ಹೆಸರು: ಅರಿ ಮಂಡಳಿಕ | 5 
ಗಜಕಂಠೀರವ ಆಹನಮಲ್ಲದೇೇವನ ಹಣುವಂ ಶತ್ರು ಕ್ಷತ್ರಾಬ್ಧಿ 
ಬಡೆಬಾನಳಂ ಕಣಗಿಲೆವಾಡ ದಾವಾನಳಂ ಕನ್ನಮ ದಿಶಾಪಟ್ಟಂ... 
ಶ್ರೀಮನ್ಮಹಾಮಂಡಳೇಶ್ವರ ಚಾವುಂಡರಾಯರಸರ್‌ (ಎಕ. ೪॥1, ಶಿಕಾರಿ. 
೧೫೧-೧೭ ; 1047). [ಕಣಗಿಲೈ? + ವಾಡ] | 
ಕಣಗು (ನಾ). ಒಂದು ಜಾತಿಯ ಮರ (8). 'ಕೆಂಪುಕಣಗು ' |'9 
ಪರಾ. [?] 
ಕಣಚು (ಕ್ರಿ). (?); “ಕಳಚು” (ಸಿದ್ಧವ. ಕೋಶ): ಹುಣಚಿಯ 
ಮರದಲ್ಲೊಂದು ಹಣಚಿಯ ಬೆರಳಿಟ್ಟು ಹೋದಲ್ಲಿ ಆ ಹುಣಚಿಯ ಮರ 
ಹಣಚಿಯ ಮರವಾಗಿ ತಾ ಕಣಚಿ ಹೋದುದ ಕಂಡೆ (ಸಿದ್ಧವ. ೭೭೪). 
[ಆ ಕಟಲ್ಲು ?) 
ಕಣಜ, "ಕಣಂಜ' ನೋ. 
ಕಣಜ್ಯ "ಕಡಂಜ' ನೋ. 
ಕಣಜ್ಮ "ಕಣಂಜು? ನೋ. 
ಕಣಜು, "ಕಣಂಜು' ನೋ. 
ಕಣಜ್ಜು (ನಾ). ಒಂದು ಬಗೆಯ ಹಕ್ಕಿ; ಪಿಂಗಾಕ್ಷ: “ಪಿಂಗಾಕ್ಷಮೆನೆ |20 
ಕಣಜು ? (ಮಂಗರಾ. ೫೨-೯). [೮. ಸಂ. ಕಲಂಜ] 
ಕಣತಲೆ (ನಾ). ಹಣೆಗೂ ಕಿವಿಗೂ ನಡುನೆ, ತಲೆಯ ಎರಡು | 
ಪಕ್ಕಗಳ ಚಪ್ಪಟಿಭಾಗ; ಮೆಲುಕು (ಉಕ): “ಗಂಡಃ ಕಪೋಲಃ 
* ೬ ೬ ಕೆನ್ನೆಗಳ ಮೇಲ್ಭಾಗಳ್ಕೂ ಹಿಂಭಾಗಕ್ಕೂ ಹೆಸರು. ಕಟವಾಯಿ 
ಕಣಿ£ಣ3 ತಲೆಕೆಳದಾಡೆಗಂ ಹೆಸರೆಂದು ಕೆಲವರೆನ್ನು ವರು ” (ಸಿದ್ಧಾಂತಿ. |25 
೧೭೦); *ಕಣತಲೆ, ಕಪೋಲ, ಗಂಡ (ಸ್ಥಲ) ೫ (Temple. ಇಂಕನಿ). 
[ಕಣ್ಯ* ತಲೆ] | 
ಕಣತಲೆಮೈಲಿ (ನಾ). ಒಂದು ಬಗೆಯ ಸಿಡುಬು (8). 
[ಕಣತಲೈ * ಮೈಲಿ] 
ಕಣತಿ "ಕಣಿತಿ' ನೋ. 
ಕಣಪೈ (ನಾ). ಒಂದು ಬಗೆಯ ಕಬ್ಬಿಣದ ಈಟಿ, ಬರ್ಜಿ. [ಸಂ.] | 
ಕಣಪ್ಯ (ನಾ). (ಕರಾ) ಒಂದು ಬಗೆಯ ಮಾನು. 
[?.! ತಮಿ. ಕಣವಾಯ] 
ಕಣಪಾದ (ನಾ). - ಕಣಕಾಲ್‌ ; ಬಲದ ಕಣಪಾದದಲ್ಲಿ ಆಖಂಡಿತ | 
ವೆಂಬ ಗಣೇಶ್ವರನೆನಿಸಿರ್ಸಿರಿ ಅಯ್ಯ ಎಡದ ಕಣಪಾದದಲ್ಲಿ ವ್ಯೋಮ 
ಕೇಶನೆಂಬ ಗಣೇಶ್ವರನೆನಿಸಿರ್ಪಿರಿ ಆಯ್ಕ (ಸಿದ್ಧೇವ. ೧೮೮). 
[ಕಣ್ಯ * ಪಾದ] 
ಕಣಪೊರಿ (ನಾ). ಒಬ್ಬಾತನ ಹೆಸರು : ಬಾಣಿಗರಾಂಮಗನ್ಯಣಪೊರಿ 
ಧಮ್ಮನಾಯಿಗಗೆ ಕೊಟ್ಟದು ಎರೆಡು ಸಾಲೆ ಅಟ್ಟುಣ್ಣೋದು ಆಚನ್ನ | 
ತಾರಕಂ (ಎಕ. ೪11, ಶಿಕಾರಿ. ೪೫-೪೯ ; ಸು. 6907). [?] 
ಕಣಬ (ನಾ). ಬಿಳಿಯ ಪಾದಗಳುಳ್ಳ ಕುದುರೆ: *ಅಡಿ(ಪಾಕಾಂ. 
, ಎದೆ] ಬೆಳ್ಬಾಗೆ ಕಣಬನಕ್ಕುಂ?ಿ (ಮಂಗರಾ. ೪೨-೧೫). [9] 
ಕಣಬಲಿ "ಕಳವಲಿ? ನೋ. 
ಕಣಬೆ (ನಾ). ಒಂದು ಜಾತಿಯ ಬಳ್ಳಿ: “ರೌದ್ರಿಯೆನೆ ಕಣಬೆ ” 
(ಮಂಗರಾ. ೪೪-೪೫). [ಆ ಕಳನೈ?) 
ಕಣಮೆ "ಕಣುವೆ' ನೋ. 


13 


30 


(38 


40 


45 


೧೪೪೫ 


ಕಣಾವಳಿ 


ಕಣಯ್ಯ, ಕಣ್ಕೆ, ಕಣೆಯ, (ನಾ). ಉಡಿಯನ್ನು ಬಿಗಿಗೊಳಿಸಿ 
ನಿರಿಯನ್ನು ಸಿಕ್ಕಿಸುವ ಗಂಟು; ಬಾಳೆಕಾಯಿಗುಂಟು; ನೀವೀ 
ಗ್ರಂಥಿ: “ನಾರಿಯರ್ಕಳ ಜಘನಾಂಶುಕ ಗ್ರಂಥಿ ಕಣಯಮಂತದು ನೀವಿ 
ಯೆಂಬುದಕ್ಕುಂ? (ವಸ್ತು ಕೋ. ೭೮-೨೧); “ನೀವೀ, ಉಚ್ಚಯಃ- 
ಈ ೨ ಕಣಯಂ? (ಹಲಾಯು. ೯೦-೩೯೩). ಕಣೆ ೫ ಸ್ತ್ರೀಯ ಉಡಿಯ 
ಸೀರೆಯ ಕಣೆ (ನಾಚಿ. ಕಿ). ಕಣೆಯ, : ನಡೆಯೆ ಚಟುಳತೆಗೆ ಕಣಿಯಂ 
ಸಡಿಲ್ಲೊಡದನೆಡದಕೆಯ್ಯೊ ಳೋಸರಿಸುತ್ತುಂ ( ಶಾಂಕಿಪು. ೬೯) ; ಕಣೆಯ 
ಮಳ ವಟ್ಟಿ ರೆ ಮುಯ್ವಂ ಬಳಸಿದ ಮೇಲುದು ಕುಚಮಂ ಬಿಗಿದಿಕೆ 
ಗುರುನಿತಂಬೆ ದುಗುಲಮನುಟ್ಟಳ್‌ (ಜಗವಿ. ೧೦-೧೦೬) ; ಕಣೆಯದ 
ಚೆಲ್ವು ಕಂಪಣಮಡಂಗದ ಸುಯ್‌ (ಪುಷ್ಪಪು. ೯-೪೫). [?) 

ಕಣಯ್ಯ "ಕಣೆಯ್ಮ' ನೋ. 

ಕಣಯ್ಯ "ಕಣೆಯ್ಯ' ನೋ. 

ಕಣಲಿಗೆ "ಕಣಗಿಲೆ? ನೋ. 

ಕಣವ (ನಾ). ಒಬ್ಬಾತನ ಹೆಸರು: 
ಮಣ್ಣ ಖ ೧ (ಎಕ. 1%, ಗುಂಡ್ಲುಪೇ ೯೧-೮; 975). 

ಕಣವರಿಕೆ "ಕನವರಿಕೆ? ನೋ. 

ಕಣವು "ಕಳ್ಳ? ನೋ. 

ಕಣವೆ "ಕಣುವೆ? ನೋ. 

ಕಣಶಿಲೆ (ನಾ). ಒಂದು ಜಾತಿಯ ಕಲ್ಲು: ಬೀಳಗಿಯ ಖಣಿಗಳಲ್ಲಿ 
ದೊರೆಯುವ ಗುಲಾಬೀ ಬಣ್ಣದ ಕಣಶಿಲೆಯ ಜಾತಿಯ ಹಲಿಗೆಗಳು 
ವರ್ಣಿಸತಕ್ಕಂಥವು (ಕಭಾಗೆ. ೩೧); ಈ ಶಿಲೆಯು (ಕಣಶಿಲೆ) ಮೈಯೆಲ್ಲ 
ಕಾಳುಕಾಳಾಗಿ ಕಾಣಿಸುತ್ತಿರುವ ಕಾರಣ ಇದಕ್ಕೆ ಈ ಹೆಸರು ಬಂದಿದೆ 
(ಮುಂಬಯಿ. ೬-೨೫೦) ; ಬಳಪದ ಕಲ್ಲಿನ ಈ ಸ್ತಂಭಗಳು “ದ್ರಾವಿಡ 
ರೀತಿಯ ಕಣಶಿಲೆಯ ಸ್ತಂಭಗಳಂತೆ ಎತ್ತರಲ್ಲದಿದ್ದರೂ ಕೌಶಲ್ಯಕ್ಕೆ 
ಅವಕಾಶ ಕೊಟ್ಟಿವೆ (ಹೊಯ್ಸವಾ. ೯). [ಕಣ + ಶಿಲೆ] 

ಕಣಸು, (ನಾ). ೧. ನೋಟ; ಕಾಣೈ. ೨. ಅತಿಮಾನುಷ ದರ್ಶನ; 
ಅಲೌಕಿಕವಾದ ತೋರಿಕೆ: ಏಕಾಗ್ರಚಿತ್ತರಾಗಿ ಕುಳಿತಾಗ ನಮ್ಮೊಳಗೆ 
ಮೂಡುವ ಪ್ರಕಾಶರೂಪಗಳೇ "ಕಣಸು'ಗಳು (ಜೀೀಪಾಠ. ೨೫); 
. ಕನಸೋ ಕಣಸೋ ನನಸೋ (ಸೂರ್ಯಪಾ. ೭-೧೧). [ಆ ಕಾಣ್‌) 

ಕಣಸ್ಕು "ಕನಸು ನೋ. 

ಕಣಸ್ಕು "ಕಡಸ್ಕು' ನೋ 

ಕಣಾ (ಅ). ಕಂಡೆಯಾ, ಅಲ್ಲವೇ ಎಂಬರ್ಥಗಳಲ್ಲಿ. ಸಂಬೋಧನೆ 
ಯಲ್ಲಿ ಬಳಸುವ ಅವ್ಯಯ: ಕಲಿಯುಗದ ದುರ್ಮತಿ ಮನುಷ್ಯ 
ವ್ರಾತೆ ಹೀನಾಕೃತಿ ಕಣಾ (ಕುವ್ಕಾಅ. ೧೦-೩೩) ; ಬಣಗುಮಾನವ ಕೇಳು 
ಕಲಿದೂಸಣ ಕಣಾ ಬಂದವನು (ತೊರರಾ. ೩-೬-೧೭); ಈತನೆ ಜಗದ್ಗುರು 
ಕಣಾ (ಜೈಮಿಭಾ. ೬-೪೮). [ಆ ಕಾಣ್‌] 

ಕಣಾದ (ನಾ). ೧. ಕಣಗಳನ್ನು ತಿನ್ನುವವನು. ೨. ಚಿನ್ನ ಬೆಳ್ಳಿ 
ಕೆಲಸಮಾಡುವವನು; ಅಕ್ಕಸಾಲಿಗ. (ಕಿ). ೩. ವೈಶೇಷಿಕ 
ದರ್ಶನವನ್ನು ರಚಿಸಿದ ಒಬ್ಬ ಯಷಿಯ ಹೆಸರು. [ಸಂ.] 

ಕಣಾನ್ನ (ನಾ). ನುಚ್ಛಕ್ಕೆಯ ಅನ್ನ: ಅನುದಿನದಿ ನಿಶ್ವಕುಟುಂಬಿ 
ಕೊಟ್ಟಿ ಕಣಾನ್ನ ಕುತ್ಸಿತ ಕಂಬಳಿಯೆ ಸೌಭಾಗ್ಯವೆಂದವನಂಭ್ರಗಳೆ ಭಜಿಸು 
(ಹಸಾರ. ೫-೭). [ಳಣ್ಯ + ಆನ್ನ] 

ಕಣಾವಳಿ (ನಾ). ಕಣೆಗಳ ಆವಳಿ; ಬಾಣಗಳ ಸಮೂಹ: ತಿರುಪು 
ಸದರವು ನಿನಗೆ ಗತಿ ಕಾಹುರ ಕಣಾವಳಿ ಕಂಠಗತ ಬಾಹಿರನು ನೀನೆಲೆ 
ಕರ್ಣ ಫಡ ಹೋಗೆನುತ ತೆಗೆದೆಚ್ಚ (ಕುವ್ಯಾಕ. ೨೪-೫೧). 

[ಕಣೆ * ಆವಳ್ಳಿ (- ಆವಲಿ)) 


ಹೊಲೆಯರ ಕೆಣವೊಂಗೆ ಕೊಟ್ಟಿ 


(7) 


ಕೆಣಾಳಿ ೧೪೪೬ 


ಕಣಾಳಿ (ನಾ). ಕಣಗಳ ಸಮೂಹ; ಸಣ್ಣ ಚೂರುಗಳ ಗುಂಪು: | 
ಮಿಕ್ಕು ಸೂಸುವ ತೂಜುಗಿಡಿಗಳ ಕಣಾಳಿಗಳ ಕೌರಿಡುವ ಪೊತ್ತುಗೆಗಳ 
ಕೊಕ್ಕರಿಸುತುಗುವ ತನಿಗೆಂಡದಿಂಡೆಗಳ (ಜೈ ಮಿಭಾ. ೧೩-೧೨). 
[ಕಣ + ಆಳ್ಕಿ (ಎ ಆಲ್ಮಿ)] | 
ಕಣಾಳಿಗೆ (ನಾ). (?): ಮಾಧವಭಟ್ಟರ್‌ ಕಾರ್ತ್ರಿಕಾರಾಧನೆಗೆ ಕೊಟ್ಟ | 5 | 
ಮೂಲಸ್ಥಾನದ ಕೇರಿಯಂ ನಿಜಾವತಿ * * ತಿ ಪದತಿ ಕಣಾಳಿಗೆ ವದ್ದದ | 
ಮನೆ ೧(ಕಇ.1, ೩೩-೩೦ ; 1246). [?) | 
ಕಣಿ (ನಾ). ೧. ನೋಟ; ಕಾಣೈ. ೨. ಮುಂದಿನ ಜೀವನದಲ್ಲಿ 
ಬರಲಿರುವುದು; ಭವಿಷ್ಯ ಫಲ; ಪ್ರಯೋಜನ: ಗುಜುಗುಮ್ಮೆಂದು 
ಪಸಿದಿರ್ದು ಬೆದಬೆದ ಬೆಂದಿನಿಬರ್‌ ಕಟ್ಟಿಕೊಳ್ವ ಕಣಿಯೇಂ ಪೇಟಶಿಂ 10 
(ಆದಿಪು.೯-೯೦); ಪ್ರಣವದ ದಿವ್ಯಸ್ವರೂಪವ ಕೇಳಿಂ ಶ್ರಿಣಯನ ಭಕ್ತಿಯ 
ಕಣಿಯನು ಕೇಳಿಂ (ದೀಕ್ತಾಬೋ. ೧೧೫-೧೭); ಕಣಿಯ ಹೇಳಬಂದೆ 
ನಾನು ಕಣಿಯ. ಕೇಳೆ ನೀನು (ಶಿವಗೀ, ೧೫೪-೭೯೧) ; ಏನೆವನ್‌ ಪೇಟ್ಹ 
ಕಣಿ? ನೀನ್‌ ಕಂಡ ಕಣಿಯುಮೇನ್‌? (ಅಶ್ವತ್ಥಾ. ೩೦-೫೯೦); ಕಳ್ಳನ 
ತಾಯಿ ಸಂಗಡ ಕಣಿ ಕೇಳಿದ ಹಾಗೆ (ಗಾದೆ). ೩. ಹೇಳಿದ್ದನ್ನೇ ಹೇಳು 
ವುದು: ನಿನ್ನ ಕಣಿ ತೆಗೆಯಬೇಡ (ರೂಢಿ). "ಕಣಿವೇಟಕ್‌? ಪರಾ. 
[ಆ ಕಾಣ್‌?. 1 ತಮಿ. ಕಣಿ ಎ ಜ್ಯೋತಿಷಿ] 
ಕಣ್ಣಿ ಖಣ್ಮಿ (ನಾ). ಕಲ್ಲು; ಶಿಲೆ: ಸೃಷ್ಟಿಯ ಮೇಲಣ ಕಣಿಯ ತಂದು 
ಅಷ್ಟತನುವಿನ ಕೈಯಲ್ಲಿ ಕೊಡಲು... ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದರೆ _ 
ಕೆಟ್ಟಿನಲ್ಲಾ (ಅವಚಂ. ೫೧-೨೧೭) ; ಪೃಥ್ವಿಯಲ್ಲಿ ಹುಟ್ಟದ ಕಣಿಯನೆ 30 
| 


po 
*° ಆ 


ತಂದು ಅಷ್ಟತನುವಿನ ಕೈಯಲ್ಲಿ ಕೊಡಲು. .. ನಾಹೇಗೆ ಪೂಜಿಸಲಯ್ಯಾ 
(ಮೋಳಿಮಾ. ೫೦-೨೦೯); ವತ್ಸ ಪ್ರಹರಾ£ ಲಾತ್ತಿ ದಂಗೆ ಕಂಬದೊಳಿರ್ದ್ದಂತೆ 
ಕಣಿಯೊಳಿರ್ದ್ದಪನೆಂದು ಪೇಲ್ಡು ಬಿಜಯಂಗೆಯ್ದು (ಎಕ. ೪1, ಶಿಕಾರಿ. 
೧೮೬-೫೧ ; 12007) ; ಪರುಷದ ಕಣಿ ಹಸ್ತದೊಳಿದೆ (ಶಂಕಕಂ. ೧೧೩). 
ಖಣಿ: ಮಣಿಯನೆಣಿಸಿ ಕಾಲವ ಕಳೆಯಬೇಡ ಖ[ಪಾಠಾಂ. ಕ]ಣಿಯ [25 
ಪೂಜಿಸಿ ಕಾಲವ ಕಳೆಯಬೇಡ (ಅವಚಂ. ೧೯೦-೮೫೫). (2) 

ಕಣ್ಮಿ (ನಾ). ಸ್ಥಳ; ಜಾಗ; ತಾವು (ಕಿ). [?. / ತಮಿ. ಕರ್ಣ] 

ಕಣ್ಣಿ (ನಾ). ೧. ಉರುಳು; ಪಾಶ; ಹಗ್ಗ; ಕುಣಿಕೆ: ಕಣಿಯ ಕುಣಿ | 
ಕಿಲ ಬಂಡಿಯಂ ಬಚ್ಚಣಿಸಿ ನಂದಿ ಪತಾಕೆಗಳ ತೋರಣವನದಜಕೊಳಳಂ | 
ಕರಿಸಿ ಚವರಂಗಳಂ ಕಟ್ಟಿ (ಬಸಪು. ೫೬-೫). ೨. ಕ್ಲೇಶ: "ಬಲ್ಕಣಿ' |30 
ಪರಾ. [ಆ ಕಣ್ಣಿ?) 

ಕಣಿ (ನಾ). ತಗ್ಗು; ಕಂದಕ: ಪಡುವ ಬೆಟ್ಟಿದ ತರ್ಪೃಲ ಕಣಿಯ 
ಬಟ್ಟೆ ಯಿಂ (ಸೌಇಇ. 2-1, ೬೫-೪೭; 1029); ಸುತ್ತಲೂ ಕಣಿಯನ್ನು | | 
ಹೊಡೆದು, ಕೋಟಿಯಂಥ ಆವಾರವನ್ನು. ಹಾಕಿಸಿ ಅವರು ಪಟ್ಟ ಕಷ್ಟ | 
ವೆಷ್ಟು! (ಬೆಟ್ಟಜೀ. ೬೪); ಗಾಡಿಚಕ್ರ ಕಣಿಗೆ ಬಿದ್ದು, ನಾವೆಲ್ಲ ದಾರೀಲಿ |35 
ಹೋಗೋರು ಚಕ್ರಕ್ಕೆ ಕೈಕೊಟ್ಟು ಎತ್ತಿ, ನೂಕಿ, ದಾರೀಗೆ ತರ 
ಬೇಕಾಯ್ತು (ಮಲೆಮ. ೧೭೬). [2) | 

ಕಣ್ಣಿ, ಖಣಿ, ಗಣಿ, ಗನಿ (ನಾ). ಆಶ್ರಯಸ್ಥಾನ; ಆಕರ: ಮದನನ | 
ಕೈದುವೆಲ್ಲಿದಂ . . . ವಿಳಾಸದ ಕಣಿಯೆಲ್ಲಿದಂ ಚದುರ ಪುಟ್ಟದನೆಲ್ಲಿದಂ 
(ಆದಿಪು. ೩-೧೫); ಕಂಪಿನ ಕಣಿಯೆನಿಸಿದುದುದ್ಯಾನೈಕದೇಶದೆೊಳ್‌ | 40 
(ಶಾಂತಿಪು. ೭-೧೪೧ ವ); ಸದ್ದು ಜದಿರ್ಕೈದಾಣಮಾರ್ಪಿನ ಕಣಿ (ಸೌಇಇ. 
2-1, ೬೫-೩೮ ; 1029) ; ಪೆಂಪಿನ ಕಣಿ ಶಿಸ್ಟವರ್ಗ್ಗದ ತವರ್ಮ್ಮನೆ (ಎಕ. 
vill, ಸಾಗರ. ೮೦-೧೬ ; 1096); ಅಕ್ಕರಿಗರಾಭರಣಂ ಬುಧರಿಚ್ಛೈ 
ಯಚ್ಚು ವೀರದ ಕಣಿ (ಸೂಕ್ತಿ ಸು. ೧-೨೫); ಮಕ್ಕಳ ಶಿರೋಮಣಿಯೆ 
ಸಿಂಗರದ ಕಣಿಯೆ ಜೋ (ಚಿಬಪು. ೫-೨೮); ಸ್ಲೇಟನ ಕಲ್ಲುಗಳನ್ನು |45 
ಕಣಿಗಳೊಳಗಿಂದ ಅಗಿದು ತೆಗೆಯುತ್ತಾರೆ (ಮುಂಬಯಿ. ೩-೫೭). 


ಕಣಿಕೆ, 


ಖಣಿ: ಖಣಿಗಳಲ್ಲಿ ದೊರೆಯುನ ಧಾತುಗಳ ಕಲ್ಲುಗಳಲ್ಲಿ ಗಂಧಕವು 
ಮಿಶ್ರವಾಗಿರುತ್ತದೆ (ಮುಂಬಯಿ. ೬-೧೩); ಭಾರತದ ಪ್ರಾಚೀನ 
ಸಂಸ್ಕೃತಿಯ ಖಣಿಯಂತಿರುವ ವೇದೋಪನಿಷತ್ತುಗಳ ಹಿರಿಮೆಯನ್ನು 
ಸಾರಿ (ಭಾರದ. ೪೨೭). ಗಣ್ಮಿ: “ಗಣಿ - ಖನೀ ವ ಆಕರ? (ತದ್ಭಕೋ. 
೧೦); ಬ್ಯಾಂಕೂರಾ ಡಿಸ್ತಿಕ್ಟು ಕಲ್ಲಿದ್ದಲು ಗಣಿಗಳಿಂದ ಪ್ರಖ್ಯಾತವಾಗಿದೆ 
(ಭೂಗೋಳ. ೪೭); ಅವರು ಗುಣಗಳ ಗಣಿ (ಬಾಣ. ೮೧). ಗನಿ: ನಿನ್ನ 
ತಾಯ್ಗನಿ ಎಲ್ಲಿ? ಅಗೆದ ಗುದ್ದಲಿ ಎಲ್ಲಿ? (ಗಿಳಿವಿಂ. ೩೦-೭೫); ಅಕೆ ಸಿರಿ- 
ಸೌಂದರ್ಯಗಳ ಗನಿ-ಹೆಗ್ಗನಿ (ರೂಪಸಂ. ೩೯). [೮( ಸಂ. ಖನಿ, ಖನೀ) 
ಕಣ್ಣಿ ಕಣೆ (ನಾ). [ಸಂಗೀತ] ಹಾಡುವ ಅಥವಾ ನುಡಿಸುವ 
ಧ್ವನಿಯ ಘಾತ, --ನಾದ; ಮೋಹದ ಗುಣವುಳ್ಳ ಗಟ್ಟಿಯಾದ 
ಧ್ವನಿ; ಹೆಂಗಸರ ಶಾರೀರದ ನಾದ: ಇದರೆ ನಾದ ಸ್ವಲ್ಪ ಕಣಿ ಹೆಚ್ಚಾ 
ಗಿದ್ದರೂ, .. ಬಹಳ ಮೃದು ಮಧುರ ಗಂಭೀರವಾಗಬಬ್ಲುದು (ಗಾನಕ. 
೯೮); ಹಾಡಿಕೆ ಉತ್ತಮನೆನಿಸಬೇಕಾದರೆ ಹಾಡುವನರ ಶಾರೀರವೂ ಕಣಿ 
ಯಾಗಿರಬೇಕು (ಸಾಹಿಜೀ. ೧೦). ಕಣೆ : ಗಮಕಂ ತಿರುಪಿಂಪು ನುಣ್ರು 
ನೇವಣೆ ಕಣೆ ಬಣ್ಣದೊಡ್ಡವಣೆ ಕಾಳಸಿ ಬೈಸಿಕೆ... ಕಳೆಯೆಂಬಿವಂ 
ಮೆಜಕದು ಬಾಜಿಸಿದಂ ಮುರವೈರಿ ವಾಸಮಂ (ಜಗವಿ. ೫-೩). [7] 
ಕಣಿಕ (ನಾ). ೧. ಎ ಕಣಕ: ಖರ್ಜೂರದ ಪಣ್ಣಂ ನಾರಿಕೇಳಮಂ 
ಶರ್ಕರೆಯಂ ಪುದಿದಡುಗೆ ಕಣಿಕದೊಳ್‌ ತುಪ್ಪದೊಳದು ರಸಭರಿತಮಪ್ಪ 
ಪೂರಿಗೆಯಕ್ಕುಂ (ಲೋಕೋಪ. ೮-೮); ಅಕ್ಕಿ ಕಣಿಕವ ರಾಶಿಮಾಡಿದರು 
ಮಹಮನೆಯ ಉಗ್ರಾಣಕೆ (ಸಿದ್ಧರಾ, ೮-೫೦); ದೇವರಿಗೆ ಅವಸರ 
ಮೂರಕ್ಕಂ ಅಕ್ಕಿ ವೊಕ್ಸಳ ಕಣಿಕ ಮೂರು ಮಾನ (ಎಕ. ೫x1, ಮೊಳಕಾ. 
೩೧-೮; 1386); ಸಜ್ಜಗೆಯ ಪಾಯಸವ ಸುಜ್‌ದು ಕಣಿಕದಿ ಸಮೆದ 
ಕಜ್ಜಾಯಮಂ ಮೆದ್ದು (ಸಮ್ಯಕ್‌. ೬-೨೮) ; ಉಣಲಡಿಗೆ ಹಲವಾಗಿ 
ಕಣಿಕ ತಾನೊಂದಯ್ಕ (ಸರ್ವಜ್ಞ. ೨೩೭). ೨. ನುಚ್ಚು ರವೆ: 
*“ಕಣಿಕಂ- ನುಚ್ಚು” (ಕಾಶಕೃ, ೧೩೯). (ಸಂ. 
ಕಣಿಕಟಲು (ಅ). ಕತ್ತಿಗಳು ಒಂದಕ್ಕೊಂದು ತಾಗಿದಾಗ ಉಂಟಾ 
ಗುವ ಧ್ವನಿಯನ್ನು ಅನುಕರಿಸುವ ಶಬ್ದ: ಹೊಡೆವ ರಣಭೇರಿಯಿಂ 
ಬೊಬ್ಬೆಯಬ್ಬರಗಳಿಂ ಕಣಿಕಟಲು ಮಡುಹೆಂದೆನೆ ಕಡಿದಾಡುತಿರ್ದ 
ಡಾಕಾಶದೊಳು (ನೀ ಶೈ ಪು. ೩-೧೦-೨೪); ಕಡಿದರಿಬ್ಬರು ಕತ್ತಿ ಕಣಿ 
ಕಟಲುಯೆನಲೂ (ಕರಿಕ. ೬೪-೧). [?] 
ಕಣಿಕಣಿ "ಕಣಕಣಿ? ನೋ. 
ಕಣಿಕಣ್ಕಿ (ಅ). ಅನುಕರಣ ಶಬ್ದ (?): ತಾಯರೆಮನೆಯಿಂದ ತೆರಳ 
ಲೊಡನೆ ಮುಂದೆ ವಾಯಸ ತಿದ್ದಿದುವೆರಡು ಬಾಯುಬ್ಬಿ ಕಣಿಕಣಿಯೆಡ 
ದಲ್ಲಿ ಕರೆದುವಾ ರಾಯ ಪೋಸಲ್ಲಿ ಪಲ್ಲಿಗಳು (ಭರಚ, ೨೧-೪೨). [1] 
ಕಣಿಕ ಪುಷ್ಪ (ನಾ). ಒಂದು ಬಗೆಯ ಹುಲ್ಲುಹೂವು : ಚಿನ್ನದಂತೆ ಥಳ 
ಥಳಿಸುವ ಸುವಾಸನೆಯ ಕಣಿಕಪುಷ್ಪಗಳು ದಾರಿಯಲ್ಲೆ ಲ್ಲ್ಯಾ ಬೆಳೆದು ಕಣ್ಣಿಗೆ 
ಆನಂದವನ್ನುಂಟು ಮಾಡುತ್ತವೆ (ಪ್ರವಾಇ. 1, ೨೩೭). [ಕಣಿಕ್ಕ + ಪುಷ್ಪ] 
ಕಣಿಕಾಅ (ನಾ). ಕರಣಿಕ; ಲೆಕ್ಕು ಇಡುವವನು : ಅವರ ಕೋಲ್ಲಾಆ 
ಗಣಪತಿಯು ಪೆರ್ಜುಂಕದ ಕಣಿಕಾಣ ರಕ್ಕಸಗೆಂಗನು (ಎಕ. ೫1, ದಾವಣ. 
೧೪೧-೩೦ ; 1065). [ಕಣಿ? * - ಕಾಜ. / ತಮಿ. ಕಣಿಚಕ್ಕಾರನ್‌] 
ಕಣಿಕೆ, (ನಾ). ಸೆಜ್ಜೆ, ಜೋಳ ಮೊದಲಾದುವುಗಳ ತೆನೆ ಕತ್ತರಿಸಿದ 
ಮೇಲೆ ಉಳಿದ ಕಡ್ಡಿ : ಕಣಿಕೆಯಿಂ ಕೊಯಿಲೆಯೊಳು ಮರಳಿ ತೆನೆಗಳ 
ಸೃಜಿಸಿ ಕೊಯ್ದೊಡನೆ ಪುಟ್ಟುತಿರೆಲು (ಲಶಿಚಿಂ. ೩೭-೧೨೦) ; ಕಣಿಕೆಯ 
ರಾಶಿಯಂತೆಣಿಕೆಯಿಲ್ಲದೆ ಬಿದ್ದರು (ಅಮುಸಾಂ. ೨-೬೯); ಕಣಿಕೆ ಮೇವು 
ಬಿಟ್ಟಿಯಾಗಿ ಎತ್ತುವ ಅಗತ್ಯವೂ ಇಲ್ಲ (ಪ್ರೇಮಾಶ್ರ. ೪೮). 
[ದೇ. | ತುಳು, ಕಣಕ್‌ ಎ ಸೌದೆ; ತೆಲು, ಕಣಿಕ ಎ ಕೋಲು) 


ಕಣಿಕೆ 


ಕಣಿಕ್ಕೆ "ಕಣಕ' ನೋ. 

ಕಣಿಕ್ಕೆ (ನಾ). ಲೆಕ್ಕ; ಅಳತೆ (?): ಇಂಗುಳದ ಬೇರಿನ ತಿಗುಡು, 
ಚೂರ್ಣವಂ ಮಾಡಿ, ಅದರ ಸಮಾನ ಕಣಿಕೆ ಆಡಿನ ಹಾಲಲ್ಲಿ, ಆತುಪ್ಪ ದಲಿ 
ತೆಗೆದುಕೊಳ್ಳಲು ಎಂತಹ ಕೈಮಸುಕು ಸಹ ಮಾಣ್ಣುಂ (ವಿವೈವಿ. | 

[$, "ತಮಿ. ಕಣಕ್ಕು] 

ಕಣಿಕ್ಕೆ (ನಾ). ೧. ತೀರ ಸಣ್ಣ ಕಣ; ವಸ್ತುವಿನ ಅತಿಸೂಕ್ಷ್ಮ 
ಭಾಗ. ೨. ನೀರಿನ ಕಣ, ಬಿಂದು: (ಕಿ). ೩. ಒಂದು ಬಗೆಯ 
ಮರ; ಅಗ್ನಿಮಂಥವೆಂಬ ಮರ; “ನೆಲ್ಲಿಗಿಡದ ಭೇದಗಳು” 
(ಅಮರ. ಟೀಕೆ). [ಸಂ. ಕಣಿಕಾ) 

ಕಣಿಕೈ (ನಾ). ಮೊಳಕೈಯಿಂದ ಮಣಿಕಟ್ಟಿನವರೆಗಿರುವ ಕೈಯ | 
ಚ ಮುಂಗೈ: ಅಡಿಗೆ ಕಡುಮೆಲ್ಪ ನೊಪ್ರ ಸುವೆಡೆ 1. ಯ 
[ಪಾಠಾಂ. ಕಣಿಕಯ್ಯ, ಕರ್ಣಿಕೆಯ]ಡಿಯನೂಜಕ ನಸುಗೆಸಜಕಿಂ ಚಡ 


(ಲೀಲಾವ. ೫-೪೫). 


ಕಣಿಗಾತಿ "ಕಣಿಗಾರ್ತಿ' ನೋ. 


ಕಣಿಗಾರ (ನಾ). ಕಣಿ ಹೇಳುವವನು: ಮೇಣೇಗಳಿಟ್ಟಹನು ತಿರಿದುಂಬ ; 


] 


ಕಣಿಗಾರನನು (ಮೂರುನಾ. ೧೧೧-೪೪೧). 
[ಕಣ್ಣಿ * -ಗಾರ; (ಆ - ಕಾಣ)) 
ಕಣಿಗಾರ್ತಿ, ಕಣಿಗಾತಿ (ನಾ). ಕಣಿಹೇಳುವವಳು ; ಕೊರವಂಜಿ 
(ಕಿ). ಕಣಿಗಾಶಿ: (8). [ಕಣಿಗಾರ-ತ್ಶಿ (ಆ. - ಇತ್ತಿ) 
ಕಣಿಗಿಲ್‌ "ಕಣಗಿಲೆ? ನೋ. 
ಕಣಿಗಿಲ "ಕಣಗಿಲ್ಕ' ನೋ. 
ಕಣಿಗಿಲಕಬ್ಬು (ನಾ). ಒಂದು ಜಾತಿಯ ಕಬ್ಬು : ಕನ್ನಡ ಭಾಷೆಯಲ್ಲಿ 
ಹಿರೇಕಬ್ಬು ಮತ್ತು ಕಣಿಗಿಲಳಬ್ಬು ಎನ್ನುತ್ತಾರೆ "( ಹಿಪ್ರ. ೧೮೨). 
[ಕಣಿಗಿಲ? + ಕಬ್ಬು (< ಕರ್ವು,)] 
ಕಣಿಗಿಲೆ "ಕಣಗಿಲೆ? ನೋ. 
ಕಣಿಗಿಲೆಲೆ (ನಾ). ಕಣಗಿಲೆ ಎಲೆಯ ಆಕಾರದಲ್ಲಿರುವ ಒಂದು 
ಬಗೆಯ ಬಾಣ (?) : ಹಿಳಿಕು ಕವಲಂಬು ಬೋಳಿವಿದಿರೆಲೆ ಮಿಟ್ಟಿಯಾ ; 
ಮೊಳೆ ತೊಡಕು ನಾರಾಚ ಕಣಿಗಿಲೆಲೆ [ಪಾಠಾಂ. ಕಣಗಿಲೆಲೆ, ಕಣಿಗಿಲೆಗಗ] 
-ಸಿಲುಕು ಬಳೆ... ಎಂಬ ನಾನಾ. ಸರಳನು ಸೆಳೆದು (ಸೋಮಚ. ೫-೨೬). 
[ಕಣಿಗಿಲ್‌ (ಆ ಕಣಗಿಲೆ) + ಎಲೈ] 
ಕಣಿಗೆ "ಕಣ್ಣಿಗೆ? ಕೋ. 
ಕಣಿತಿ, ಕಣಕಿ (ನಾ). ಕಣಿ ಹೇಳುವವಳು; ಕೊರವಂಜಿ: ಏಳಲೀಸ 
ದಟ್ಟ ಮುಟ್ಟ[ಸಿದೀ ಕಣಿತಿ](ಪಾಠಾಂ. ಚಿದಾಕಣಿತೆ] ಯೆಂಬುದ ದೃಷ್ಟ ತಾಗಿ 
ಕೋಣಜಾಸುವೆನು (ಶಿವಗೀ. ೧೫೬-೭೯೫); ಮಡಿವಳತಿಯ ಕಣಿತಿಯ ಸೂಲ 
ಗಿತ್ತಿಯ ಸೂಳೆಯನು ಆಲೋಚನೆಗಂತರಂಗಳೆ ಬರಿಸದೆ (ಹದಿಬ. ೪-೪೪). 
ಕಣತಿ : ಕಾರುಕನ ಹೃದಯದ ಕಪಟ ಕಣತಿಯ ಕೈಯ ಕಲ್ಲು (ಸಗಬೊ. 
೩). [ಕಣಿ + -ತಿ (ಆ.- ಇತ್ತಿ)] 


ಕ]ಣ್ಣೀರ ಕಣಿತೆ[ಪಾರಾಂ. ಕೆ]ಯಂ ಹೊತ್ತು ತಿತ್ಮಿಗೆ ನೀರ ಕಾಣದೆ 
(ಗುಪ್ತಮಂ. ೬೩). (2) 
ಕಣಿಯ (ನಾ). ಕಣಿ ಹೇಳುವವನು; ಭವಿಷ್ಯವಾದಿ: 
ಮಜುನುಡಿಯಲೊಲ್ಲೆ ನಾನ್‌ ಪೊಲ್ಲದನ್‌ (ಅಂತಿಗೊ. ೪೬-೯೬೯) ; ದೇವ 
ಸ್ಥಾನದಲ್ಲಿ ಸೇರಿ ಕಣಿಯನಿಂದ ಆಯುಧಸೂಜೆಗೆ ಒಂದು ಮುಹೂರ್ತ 
ವನ್ನು ಗೊತ್ತುಮಾಡಿಕೊಂಡರು (ಚಿಕರಾ. ೨೬೨). 
[ಕಣಿ + - ಅ.1! ತಮಿ, ಕಣಿಯಾನ್‌) 


ಲ ೧೪೪೭ 


[ss 
| 


ಯೆಸೆದುವು ಕತ್ತು ರಿಯಂ ತೊಡೆನಂತಿರೆ ನಡೆವ ಸುಕರ ಕವಿಶೇಖರನಾ | 
[ದೇ. ॥ ತಮಿ. ಕಣಕ್ಕೆ ಕೈ; ಮಲ. ಕಣಬಕೌ ಇ. 


| ೨. ಹೇಳಿದ್ದೇ ಹೇಳು; ಯಾಂತ್ರಿಕವಾಗಿ ಹೇಳು : 
| ಹೇಳೋದು ಕೇಳಿ ತಲೆಬೇಸರ ಬಂತು (ರೂಢಿ). 
125 | ಕಣಿಶ (ನಾ). ಧಾನ್ಯದ ತೆನೆ: ಕಾಂಚನೋಜ್ವಳ ಕಣಿರಂಗಳೊಬ್ಬಿದುವು 
| (ಮಲ್ಲಿಪು. ೨-೧೮) ; ಕ್ರಮದಿಂದ ಪಾಲ್ದುಂಬಿ ಕಣಿಶವಾಗಿರ್ಪವಾ ರಮ 


ಕಣಿಯನ್ನೆ | 


ಕಣೀರ 


| ಕಹಯಿಲ, ಕಣಿಯಕಲು (ನಾ). ಒಂದು ಪ್ರದೇಶದ ಹೆಸರು: 
ಬಲ್ಲಕುನ್ನ ಮೂನೂಜುಂ ಕಣಿಯಕಲ್‌' ಮೂನೂಜುಂ ಕುಡಿಯಾರವಿ 
ಯೆಟ್ಪತ್ತುಂ (ಎಕ. ೩1, ದಾವಣ. ೨೦-೫ ; 1045). ಕಣಿಯಕಲು : 
| ಕಣಿಯಕಲು ಮೂನೂಜಜಕೊಳಗಣ ಬಾಡಂ (ಎಇ. 1೪, ೨೧೪-೨೧; 
| 1064). (ಕಣಿ? + - ಕಲ್‌] 
ಕಣಿಯಕಲು "ಕಣಿಯಕಲ್‌' ನೋ. 
ಕಣಿಲೆ "ಕಟಾಲೆ' ನೋ. 
ಕಣಿವು (ನಾ). (?): ಕುಣಿವ ಸೊಜ್ಜಿಗೆಯಬ್ಬದುಣಿಯ ಸರಳಿಂ ತೆಗದು 
ಕಣಿವೆನಿಪ ಶೈಲಪಾತ್ರೆಯೊಳಿರಿಸಿ (ಲಿಂಗಪು. ಆ-೧೦). [?) 
ಕಣಿವೆ "ಕಣುವೆ' ನೋ. 
| ಕಣೆನೆಯಸಣ್ಣ (ನಾ). ಒಂದು ಬಗೆಯ ಬತ್ತ 
| ಸತ್ಕಾಗಾಲದ ಸಣ್ಣವಣಿಯಾದ ಗೋವೆಯ ಸಣ್ಣ... ಶಾಲಿಯ ತೆನೆಗಳೊ 
ಪ್ಪಿದುವು (ಕಂನವಿ. ೫-೬೭) ; ಈ ಬತ್ತಗಳಲ್ಲಿ ಅನೇಕ ಜಾತಿಯವು 
ಗಳಿದ್ದವು. ಅವಾವುವೆಂದರೆ ಕಣಿನೆಯಸಣ್ಣ, ಸ ತ್ಯಾಗಾಲ ದೆ ಸಣ್ಣ 
(ಕರ್ಣಾಜ. ೧೫೫). [ಕಣಿನೆ (ಆ ಕಣುವೆ) * ಸಣ್ಣ) 
ಕಣಿವೇಳು "ಕಣಿವೇಟ್‌' ನೋ. 
ಕಣಿನೇಖ್‌, ಕಣಿವೇಳು, ಕಣಿಹೇಳು (ಕ್ರಿ). ೧. ಭವಿಷ್ಯವನ್ನು 
ನುಡಿ; ಮುಂದಾಗುವುದನ್ನು ಸೂಚಿಸು: ಪಲರ್ಮೆ ಕಣಿವೇಲ್ದು ... 
ಮೊದಲೆ ಒರೆದಿರ್ದಳೆನಗೆ (ಬದ್ಧಪ್ರ. ೧೩-೨೫೫). ಕಣಿನೇಳು: ೧. ತಮ್ಮ 
20 ಕಲ್ಪನೆಯ ಕನಸನೆ ನನಸಿನ ನನ್ನಿ ಎಂಬಂತೆ ಏನೇನೋ ಕಣಿವೇಳುತಿಹು 
ದವರ ಚಾಳಿ (ಚಂದ್ರಸ. ೧೨). ಕಣಿಹೇಳು : ೧. ಹೊರನಿಮಿತ್ತಗಳ 
ನೆರವಿನಿಂದ ಕಣಿಹೇಳುವ ಕೆಲಸವನ್ನು . . . ಮಾಡಿದೆ (ಮೂರುಉ. ೮). 
ಅವನು ಕಣಿ 
[ಕಣಿ * ಪೇಟ್‌ 


3 
| 
bj 
| 
| 
| 
| 


1 ಕಣಿನೆಯಸಣ 
ಣಾ 


15 


ಣೀಯವಾದ ಕೇದಾರವು (ಚೀರನು. ೨-೧೩). [ಸಂ.) 
| ಕಣಿಸೆ (ನಾ). ಸರಿಯಾದ ತೂಕ ಅಥವಾ ಬೆಲೆ (8). 
[?. / ತಮಿ. ತೆಲು. ಕಣಿಜ] 
30| ಕಣಿಸ್ಮ (ನಾ). - ಕಣಿಶ: ಕಣಿಸವ ಚಂಚುವಿಂದಾನುತೆ ಏಕತ್ವದಿಂದೆ 


ಗಳೆಂಬ ಪೊಳೆವ ಕುಚಗಳ ಪಾಲುಂಡು ಕಳಕಳ ರವದಿ (ಅನಂಚ. ೧-೩೮). 
(ಆ ಸಂ. ಕಣಿಶ] 

ಕಣಿಹಾಕು (ಕ್ರಿ). (ಎತ್ತುಗಳು) ನೊಗಕ್ಕೂ ತಮ್ಮ ಕತ್ತಿಗೂ 

ಕಟ್ಟಿದ ಮಿಣಿಯನ್ನು ಜಾರಿಸಿಕೊಳ್ಳು ; ಹೆಗಲ ಮೇಲಣ ನೊಗ 

| ವನ್ನು ತಪ್ಪಿಸು; ಬಳಗಹಾಕು (ಉಕ): ಎತ್ತುಗಳು ಪದೆಪದೆ 

' "ಕಣಿಹಾಕಿ' ಬಿಡುತ್ತಿದ್ದವು (ಬೈಸರ್ವೆ. ೧೨೧); ರಥದ ಧುರ್ಯಗಳು 


| ಸಾಲ್ವಿಡಿದೈದೆ (ಪ್ರಭುಷ. ೩-೨೪); ಗಿಳಿವಜಗಳು ಸಾಲಿಯ ಕಣಿಸ 
| 


135 


| | ಕಣಿಹಾಕಿಕೊಂಡು ವಾಹನ ಮಂಡೆ ಸಾಗದೆ ನಿಂತಿತ್ತು (ಕೆಲನೆ. ೧೫೫). 
ಕಣಿತೆ (ನಾ). ಹೆರವಿ; ಪಾತ್ರೆ (2) : ಒಂಬತ್ತು ಜೂಳಿಯ ತ[ಪಾಠಾಂ. | 


[ಕಣಿ (ಆ ಕಣ್ಣಿ?) + ಹಾಕು (ಆ ಪಾಯ್ಯ್ಯು)| 
!40| ಕಣಿಹೇಳು "ಕಣಿವೇರ್ಲ್‌ ನೋ. 

ಕಣೀರ, ಕಣ್ಣೀರ (ನಾ). ಕುದುರೆಗಳ ಕಣ್ಣಿನ ಮಾಂಸ ಪಟಲದ 
| ಕೆಂಪಾದ ಭಾಗ (?): “ವರೆ ಕಣ್ಣ ಮೊದಲಮಾಂಸದ ಕರಕೆಂಪೆ 
ಕಣೀರಮೆಂಬ ಪೆಸರಂ ಪಡೆಗುಂ” (ಅಶ್ವಶಾ. ೯-೧೮). ಕಣ್ಣೀರ; 
ಕಣ್ಣೀರ ಶುಕ್ಲಭಾಗ(ದ)ಕೆ ಬಣ್ಣಿಪ ಸು(ಹಿ)ರಕ್ಕೆ ತಾನುನಾಗಸಮೆಂಬುದು 
(ಅಶ್ವಶಾ. ೯-೧೯); “ಕಣ್ಣ ಮೊದಲ ಮಾಂಸದ (ಕಡೆಯಿಂದ) ಕೆಂಪಿಂಗೆ 
ಕಣ್ಣೀರಮೆಂಬ ಪೆಸರಕ್ಕುಂ ೫ (ಅಶ್ವಶಾ. ೯-೭೬ ವ). (1) 


ಕಣು 


ಕಣು "ಕಣ್‌' ನೋ. 

ಕಣುಕ "ಕಣಕ' ನೋ. 

ಕಣುಕಟ್ಟು *ಕಣ್ಣಟ್ಟು' ನೋ. 

ಕಣುಕಪ್ಪಟೆ "ಕಣ್ಯಪ್ಪಡಿ' ನೋ. 

ಕಣುಗಾಣ್‌ "ಕಣ್ಲಾಣ್‌' ನೋ. 

ಕಣುಗಿಡಿ "ಕಣ್ಣಿಡಿ' ನೋ. 

ಕಣುಗಿಡಿಗೆದಯು “ಕಣ್ಣಿಡಿಗೆದಜು' ನೋ. 

ಕಣುಗುಲುಹು, ಕಂಗುಲುಹು (ನಾ). ೧. ಕಣ್ಣಿಗೆ ಗುರಿಯಾ 
ದುದು, ಕಂಡದ್ದು (?) : ಕುಣಿಕುಣಿದು ಕೈಚಪ್ಪಳೆಯ ಕಟ್ಟಣೆ 
ಯರಂಲಿ ಕುಬುಬಿಆ್‌ದು ಕಾದಿದ ಕಣುಗುಜುಹಿನಸುರರಪಚಾರಿಸುತುಜುಬಿ 
ಬಾಲದಲ್ಲಿ (ತೊರರಾ. ೫-೮-೫೦). ಕಂಗುಉಂಹು: ೨. ಕಣ್ಣಿನ 
ಗುರುತು: ಕಂಗುಜುಹ [ಪಾಠಾಂ. ಪ]ನಿಟ್ಟಾ ಕೆಜಹುಗಾಲುಂಗುಟವ 
ನಾತ ಮನಸಿನೊಳು ಪಿಂಗದೆಡಗಣ್ಣಂಬಿನಲಿ ತಾಂ ತೆಗೆಯಲು (ಬಸಪು. 
೧೮-೭೪). [ಕಣು (೮ ಕಣ್‌) ೬ ಕುಜುಹು (೮ ಕುಜಃಫು)] 

ಕಣುಗೆಡು "ಕಣ್ಣೆಡು' ನೋ. 

ಕಣುಚಿ (ನಾ). (?): ಹಾರುನಾಡ ಸೀಮೆ (ಕಣಂಚಿಯಾಗಿತ್ತು) 
(ಮೈಎರಿ. ೧೯೩೦, ೫೯-೨; ; 577). [?) 

ಕಣುದಣಿ "ಕಣ್ಣಣಿ' ನೋ. 

ಕಣುದಪ್ಪು (ನಾ). ಕಣ್ಮರೆಯಾದುದು ; ಕಣ್ಣಿ ಗೆ ಕಾಣದೆ ಇರು 
ವಂಥದ್ದು: ಮನು ಕುಲೇ ಶ್ವರನೆನ್ನನಾ ಭಾಮಿನಿಯ ನೋಡಲು 
ಕಳುಹಲರಿಫುರನೆನಗೆ ಕಣುದಪ್ಪಾಯ್ತ್ತು (ತೊರರಾ. ೫-೧-೨೮). 

[ಕಣು (ಆ ಕಣ್‌) + ತಪ್ಪು] 

ಕಣುಮಿಂಚು "ಕಣ್ಮಿಂಚು' ನೋ. 

ಕಣುಮುಚ್ಚಾಟಿ (ನಾ). ಕಣ್ಣುಮುಚ್ಚಾಲೆ ಆಟಿ: ಕಣುಮುಚ್ಚಾಟ 
ಸವಗಲಿ [ಪಾಠಾಂ. ಕಣ್ಮುಚ್ಚಸಗವರಿ) ಹರಿ ಹಲಗೆ ನಿಡುಗವಣೆ (ಕುವ್ಯಾ 
೬-೨), [ಕಣು (ಆ ಕಣ್‌) * ಮುಚ್ಚು, + ಆಟ] 

ಕಣುವಳೆ (ನಾ). ಕಣ್ಣಿನಿಂದ ಸುರಿಯುವ ಮಳೆ; ಕಣ್ಣೀರಿನ ಮಳೆ: 
ಕಳವಳಿಪ ಕುಂತೀಸುತರ ಕಣುವಳೆಗನಗ್ರಹವಾಗು (ಕುವ್ಯಾಗ. ೧೧-೪೯). 

[ಕಣು (೮ ಕಣ) + ಮಳೆ (ಆ ಮಲಕಿ)] 

ಕಣುವೆ, ಕಣಮೆ, ಕಣವೆ, ಕಣಿವೆ (ನಾ). ಎರಡು ಬೆಟ್ಟಗಳ ನಡುವಿನ 
ಇಕ್ಕಟ್ಟಾದ, ಆಳವಾದ ಪ್ರದೇಶ; ಕಂದರ: ಅದಜ ತದನಾನ್ತರ ಅಗು 
ಲಿಯ ಕಣುವೆ ಅದಜ ತದೆನಾನ್ತರ ಪಾಣ ಕುಂಟ್ವಿಯ ಕಣುವೆ (ಸೌಇಇ. 

11ನೆಯ ಶತ); ಇವರಿಬ್ಬರು ಬಲು ಚೋದ್ಮರು ಕಣು 

ವೆಯ ಕಟ್ಟಿ ಐದಾರೆ (ವಡಸಂ. ೭೬-೮೭); ಅನುಗೆಟ್ಟು ಬಿದ್ದನಾ ನಂಬಿ ಕಣು 

ವೆಯನೆಡಹಿ ಬೀಳಲು (ಕಲಿರ. ೭೫-೨೨) ; ಕಣುವೆ ಕಾವ ದೇವರಿಗೆ ಆರ 

ಮನೆಯವರೆ 'ಮುಖಾಂತ್ರ (ಎಕ. ೪111, ತೀರ್ಥಹ. ೯೪-೨೩; 1664); 

ಆಗ್ನೇಯದೊಳ್‌ ಕಣುವೆಯ ಬೆಟ್ಟ ಮನಿಆಕಿದು (ಚಿ ಕವ ೦. ೫೩-೨೦). 

ಕಣಮೆ : ತಿಮ್ಮಣ್ಣನಾಯಕನು ರಾತೋರಾತು... ನೂಲೋ ಕಣಮೆ 

ಹಾದು ದುರ್ಗದ ಗುಡ್ಡಕ್ಕೆ ಬಂದನು (ಚಿತ್ರಪಾ. ೬). ಕಣವೆ : ಅನೇಕ 

ಕಣವೆಗಳನ್ನು ಕಾಡುಗಳನ್ನು ದಾಂಟ (ಪುರಾವಿ. ೫೪). ಕಣಿವೆ: 

ಕಣಿವೆಯ ಬಾಗಿಲ ಕಟ್ಟಿಕೊಂಡಾಕ್ಷಣ ಗುಣವಿಹೀನನ ಸರ್ವ ಬಲವ ಹಣಿ 

ದವನಾಡಿ (ಕಂನವಿ. ೧೭-೧೮) ; ಮೆಲ್ಲಮೆಲ್ಲನೆ ಕಣಿವೆಯ ಕಡೆ ಇಳಿದೆ 

(ಮಗಮಾಂ. ೩೪); ಕೆಮ್ಮಣ್ಣುಗುಂಡಿಯ ಕಣಿವೆಯನ್ನು ಒಮ್ಮೆ ನೋಡಿ 

ದಾಗ ಅದರೆ ಪ್ರತ್ಮಕ್ಟಾನುಭವ ನಮಗಾಗುತ್ತದೆ (ಶಿಕ್ಷದ. ೫೧೭). 
[ದೇ ॥ ತಮಿ, ಕಣವಾಯ್‌ ; ತುಳು. ಕಣಿಮೆ; ತೆಲು. ಕನುಮ್ಕ 

ಕನಮ) 


220-1, ೪೧-೨೯; 


೧೪೪೮ 


ಹ 


20 


ಆ. |28 


30 


33 


40 


45 


ಕಣೆಗೆದಜು 


ಕಣುಶೂಲೆ, "ಕಣ್ಣು ಶೂಲೆ? ನೋ. 
ಕಣುಸನ್ನೆ "ಕಣ್ಣನ್ನೆ' ನೋ. 
ಕಣೆ (ನಾ). ೧. ಕೋಲು; ಸರಳು; ಬಾಣ: *ಪುಣುಬು ಕಣೆಯಂಬು 


ಸರಲ್‌ ತಾವಕ್ಕು ಶರಸಮಾಹ್ವಯ”? (ಕವಿಕಂ. ೮೨); ಕಣೆಪಂಜರ 
ದೊಳೆಆಗಿ ಭೀಷ್ಮನ್ವಿಟ್ಟಂತೆ ನೆಲಮುಟ್ಟ ದೆ ಬಿಲಕ್ಕ್ಮೋನಾನ್‌ (ಎಕ. ೪11, 


ಸೊರಬ. ೧೦-೮ ; 800) ; ಮುನಿದಿಸುವಿನಜನ ಸರಲಂ ಮೊನೆಯಿಂ ಗಜಕಿ 
ವರೆಗಮೆಯ್ಲೆ ಸೀಳ್ದುವು ಕಣೆಗಳ್‌ (ಪಂಸಭಾ. ೧೨-೧೮೭) ; ಜವನಾಳಂ 
ತಪ್ಪ ಕಣೆ ರೋಮುರೋಮಂದಪ್ಪದೆ ನಾಂಟದುವು ಸೀಂಟದುವು ವಿಧಿ 
ಲಿಸಿಯಂ (ಪಂರಾಮಾ. ಗೆ೩-೭೧) ; ಹೊಳೆವ ಕಣೆ ಹೊಕ್ಸಿಆದ ದಾರಿ 
ಯೊಳುಳಿದ ಕಣೆ ದಾಂಟಿದವು (ಕುವ್ಯಾಕ. ೧೪-೧೯) ; ಕಣೆ ನೆಯ್ದ 
ಬಾಗಿಲಂ ಬಲಿದು, ಸುತ್ತೆತ್ತಲುಂ ಮುಳ್ಳೊಡ್ಡನಡಕಿ (ಶ್ರೀರಾಮಾ. 
೧೯೬-೬೪). ೨. ಮುಳ್ಳುಹಂದಿಯ ಮುಳ್ಳು: ಮುಳ್ಳುಹಂದಿಗಳಿಗೆ 
ತಲೆಯಲ್ಲಿ ಮಾತ್ರ ಕಣೆಗಳಲ್ಲ (ಕಾನೂರು. ಸ RS ಸಾರಿ 
"ಕಣೆ' ಯನ್ನು ಕೆಡಹಿ ಹೊರಗೆ ನಿಭುತ್ತವೆ (ಬೆಳುಮ. ೨೬೭). 
(ದೇ. ॥ ತಮಿ. ಕಣೆ; ಮಲ. ಕಣ; ತುಳು. ಕಣೆ, ಗಣೆ; ಗೊಂಡಿ. 

ಕಣೀ; ಪರ್ಜಿ. ಕಣಯ - ಈಟ] 

ಕಣೆ" "ಗಟ್‌? ನೋ, 

ಕಣೆ "ಕಣಯ,' ನೋ. 

ಕಣ್ಣೆ "ಕಣಿ? ನೋ. 

ಕಣೆ (ನಾ). ಕಡೆ; ಕೊನೆ: ತೃಣಮುಂ ತೆನೆವೋದ ಬಲಕ್ಕೊಣ 
ಗುವುದದಆಂಡೆ ನರರೆ ಬಾಬ್‌” ಲಘುಳಾಲಂ ಹಣಿದದ ಪೊಯಿಲ್ಳಿ 
ಮೊದಲ್ನಡು ಕಣೆಯೆನ್ನದಿದೆಳವೆ ಜವ್ವ ನಂ ಮುಪ್ಪೆನ್ನಂ (ಅನಂಪ. 
೩-೭೧). P "ಕಡ್ಕೆ' ಎಂಬುದರ ಅಪಲಿಖಿತವಿರಬಹುದು. 

(ಆ ಕಡ್ಮೆ?) 

ಕಣ್ಣೆ (ಅ). ಹೆಣ್ಣು ಮಕ್ಕಳನ್ನು ಸಂಜೋಧಿಸುವ್ಳ. ಕಂಡೆಯಾ, 
ಅಲ್ಲವೇ ಎಂಬರ್ಥದಲ್ಲಿ ಬಳಸುವ ಅವ್ಯಯ: *... ಮಕ್ಕಳನ್ನು 
ಪೋಸಿಸುವುದೇ ಹಿರಿದಾದ ಭಾಗ್ಯ ಕಣೆ” (ನಡೆ ದಾ. 1], ನಾ 
ಸುಗುಣ ಆಂದರೆ ಖಂಡಿತ ನೀನೇ ಕಣೆ ಸುಗುಣ (ರೆಂಟರ. ೨). "ಕಣಾ 


ಪರಾ. [ಆ ಕಾಣ್‌) 
ಕಣೆ, (ನಾ). ೧. “ಹಿಪ್ಪಲಿ” (ಅಮರ. ಟಕ). ೨. “ಜೀರಿಗೆ” (ಅಮರ. 
ಟೀಕೆ). `[ಸಂ. ಕಣಾ] 


ಕಣೆಕಾಲ್‌ "ಕಣಕಾಲ್‌' ನೋ. 

ಕಣೆಗಲಕ್‌ (ಕ್ರಿ). ಬಾಣಗಳನ್ನು ಸುರಿಸು; ಬಾಣದ ಮಳೆ ಸುರಿಸು: 
ವೃಷಧ್ವಜ ಸುವೇಗಾನುಸಾಲ್ವ ಕೃತವರ್ಮಾದಿ ಪಟುಭಟರ್‌ ತಾಗಿದರ್‌ 
ಕಲ್ಪಮೇಘಂಗಳಂ ತಡೆವಿಟ್ಟ ಮಳೆಯೆನಲ್‌ ಕಣೆಗಣಕೆಯುತೆ (ಜೈ ಮಿಭಾ. 


೮-೨೯). [ಕಣೆ + ಕಜಕ್ಕಿ] 


| ಕಣೆಗಲ್ತಲೆ (ನಾ). ಬಾಣಗಳು ಆವರಿಸಿದ್ದರಿಂದಾದ ಕತ್ತಲೆ: 


ಶ್ಚಸನನುಮರ್ಕಪ್ರಭೆಯುಂ ನುಸುಳದೆನಲ್‌ ಪಾಯ್ವ ಕಣೆಯ ಕಣೆಗಲ್ತಲೆ 
ಯೊಳ್‌ (ಜಗವಿ. ೧೨-೧೨); ಗಗನಸ್ಕಲಿ ಮಸೆವಿಸಿಲಿಂ ಕಣೆಗಟ್ಟಲೆಯಿಂ 
ಕೆಂಗಜಕಿಯ ಸಂಜೆಯಿಂ ತೀವುನಿನಂ (ಜಗವಿ. ೧೩-೭೬). 
[ಕಣ್ಮಿ 4 ಕಟ್ತಲೆ] 

ಕಣೆಗಿಲೆ “ಕಣಗಿಲೈ' ನೋ. 

ಕಣೆಗೆದಜು (ಕ್ರಿ). ಬಾಣಗಳನ್ನು ತೂರು; ಬಾಣಗಳನ್ನು 
ಪ್ರಯೋಗಿಸು: ಸುಭಟವ್ರಾತವೀಕ್ಷಿಸಲರಿದೆನುತ ಕಣೆಗೆದಆ ದನು 
ದ್ರೋಣ (ಕುವ್ಯಾ ಕಣೆಗೆದೆಣಿ ಹೊದ್ದಿ ದರು ಜೋದೆರು 
(ಕುಡ್ಯಾಮ್ರೊ «. ೧೭-೩೪). [ಕಣೆ + ಕೆದಣು (೮ ಕೆದಬ್‌,)] 


ದ್ರೋ. ೬-೧೪); 


ಕಣೆಗೊಳ್‌ 


ಕಣೆಗೊಳ್‌, ಕಣೆಗೊಳ್ಳು (ಕ್ರಿ). ಬಾಣವನ್ನು ತೆಗೆದುಕೊ, 
--ಎಕ್ತಿಕೊ: ಕಾವರ್‌ ಕಣೆಗೊಂಡವೊಲೆಂದೆಂಬ ಮಾತಿನಂತಾಗಿರದೇ 
(ಪಂ ಪಭಾ. ೧೧-೨೮); ನೀನೀ ವಿಷಯಕ್ಕೆ ಆಗುವುದುಂ ಕಾವರೆ-ಕಣಿ 
ಗೊಂಡರೆಂಬ ನುಡಿಗೆಡೆಯಕ್ಕುಂ (ಪಂರಾಮಾ. ೯-೯೧) ; ಕಾವರೆ ಕಣೆ 


ಗೊಳ್ತೊಡಚ್ಛೆ ಬಾರಿಪಕೊಳರೇ (ಯಶೋಚ. ೩-೧೮). ಕಣೆಗೊಳ್ಳು : | 5 


ಪೂವಿಲ್ಲನೇರಿಸಿ ಕಾವನು ಕಣೆಗೊಂಡು ಟಿಂಕಾರ ಮಾಡಿದನಲ್ಲ (ಇಂಚಾಸ. | 


೧೪೪-೯). (ಕಣೆ, + ಕೊಳ್‌] 
ಕಣೆಗೊಳ್ಳು "ಹಣೆಗೊಳ್‌? ನೋ. 
ಕಣೆದುಡು "ಕಣೆದೊಡು' ನೋ. 


ಕಣೆಮೊಡು, ಕಣೆದುಡು (ಕ್ರಿ). ಬಾಣವನ್ನು ಹೂಡು; ಶರಸಂಧಾನ|1 


ಮಾಡು: ಮನೋಭವಂ ನನೆಗಣೆದೊಟ್ಟು ನಿಲ್ವಿನೆಗಂ (ಜಗವಿ. 
೧೬-೧೧೧) ; ಕಣೆದೊಟ್ಟು ಕೈ ಕೊಂಡಾರುತೆಚ್ಚರು (ತೊರರಾ. 
೩-೧೨-೧೭) ; ಕಬ್ಬುವಿಲ್ಲಗೆ ಕಣೆದೊಟ್ಟು[ಪಾಠಾಂ. ಕಣೆಯುಂಟು] ಹೆಂಗಳ 
ನೆಸುವುಬ್ಬಸವೇಕೆಂದು ಕರೆದು (ಭರಚ. ೬-೪೫) ; ಕಣೆದೊಟ್ಟು ಹರಿಣಗಳ 
ದೊಳ್‌ ಮಣಿಯಿಸಲಾರೆಂ ಗುಣಾಂಕಚಾಪವಂ (ಶಾಕುಂತ. ೨೧-೩೭). 
ಕಣೆದುಡು: ಗಣತತಿ ಕಿರಿಯಂ ಸದೆಯಲ್‌ ಕಣೆದುಡುತಿರೆ ಪುರ್ಬಿನಿಂದೆ 
ಜರ್ಬುತೆ ನಿಲಿಸುತ್ತೆ (ಶಬಶಂ. ೪-೧೯). [ಕಣೆ * ತೊಡು] 

ಕಣೆಯ, "ಕಣಯ್ಯ' ನೋ. 

ಕಣೆಯ್ಯ, ಕಣಯ್ಯ (ನಾ). ೧. ಒಂದು ಬಗೆಯ ಆಯುಧ; 
“ತ್ರಿಕೋಣಾಕಾರದ ಎರಡು ತುದಿಗಳುಳ್ಳೆ ಲೋಹದ ದಂಡ” 
(ಕಶಾಅ. ೨೭೬) : ಅಸಿ ಮುಷಳ ಕಣೆಯ ಕೊನ್ನಂ ಮಸದ ಸರಲು ಮೆಯ್ಮ 
ನುಚ್ಚೆ ಬಮ್ಮುಗಸಾಂತಂ` ಬಸಮಳಿದು ಬೀಳೆ ಧುರದೊಳ್‌ (ಎಕ. ೪11, 
ಸೊರಬ. ೧೪೧-೧೬ ; 1127). ೨. ಬಾಣ; ಸರಳು: ಬಿಲ್ಲ ಬಲ್ಯಣಿಗಳ್‌ 
ಕೆಲರ್‌" ಕಣೆಯ[ಸಾಕಾಂ. ಯು) ಮನೀಡಾಡಿ ಕಣೆಯಮಂ ಕೊಂಡಾಡಿ 
ಯುಂ (ಶಾರ್ಶ್ವಪು. ೩-೧೫೨ ವ); ನಿರುತಮಾ ಕಣಿೆಯದೊೋೊಳ್‌ ಕಲಿಗ 


ಜಾಸುರನುರವನೆರಡು ತುಂಡಾಗಿ ಸೀಳದೊಡೇಕೆ ಕೈಗಳೊಳ್‌ ಧರಿಸಿದಾ | 
ಯುಧಂ (ಚಬಪು. ೨೮-೨೭). ಕಣಯ್ಯ : ೧. ಕಣ [ಪಾಠಾಂ. ಣೆ]ಯ | 
. « ಮಹಾ ವಿವಿಧಾಯುಧಂ | 
ಗಳೊಳಿಟ್ಟುಮೆಚ್ಚುಂ (ಪಂ ಸಭಾ. ೧೨-೧೧೮ ವ); ಅಸಿ ಮುಸಲ ಕಣ | 


ಕಂಪಣ ಮುಸಲ ಮುಸುಡಿ ಭಿಂಡಿವಾಳ , 


೧೪೪೯ 


| 


ಕಣ್ಕಟ್ಟು 


a. ಸ್ಥಳ; ಪ್ರದೇಶ: ಅಲ್ಲಿಂ ಮೇಗಣ ಕಣೆಯದಲ್ಲಿ ನಂದನವನಮಿ 
ರ್ಪುದು (ತಸೂವೃ. ೯೬); ಕಳಿದು ಮುಂದಣ ವಿವಿಧ ಮಣೆಮಂಜುಳ 
ಮುಖದ್ವಾರೆಗಳು ಬಲಿದಗ್ಗಳವ ಮುಲದೊಳಹೊಕ್ಕನೀ ಪರಿ ಕಣೆಯಕಣೆ 
ಯದಲಿ(ತೊರರಾ. ೫-೨-೬೩); ಸಿದ್ಧಚಾರಣನಿವಹ ಸೇವಿಸೆ ಮೂಜನೆಯ 
ಕಣೆಯನ ನಿರೀಕ್ಷಿಸುತಾ (ಉತ್ತರಾ. ೧೭-೩) ೪. ದಂಡೆ; ಅಂಚು; 
ತಟ: ಎರಡು ಕಣೆಯವಿದಲ್ಲದಿದ್ದರೆ ಗಿರಚಯಂಗಳ ತಂದು ಹೂಳಲೊ 
ಖರೆಯದಲಿ ಚೆಸಸೇನ ಮಾಡಲಿಯೆಂದ ಹನುಮಂತ (ಕೌಶಿರಾ. ೧೫-೪೬); 
ಇಟ್ಟಣಿಸಿ ಕಾವೇರಿಯ ತಟಾಕದ ಕಣೆಯವಿಡಿದೈತಂದು ಹೊಕ್ಕರು 
ಪಾಂಡ್ಕೈಮಂಡಲವ (ತೊರರಾ. ೪-೧೦-೪). ೫. ಕಥೆ; ಪ್ರಸಂಗ: 
ನಮ್ಮನ್ವಯಕೆ ಭಯವಿಲ್ಲದಿಹ ಪರಿಯೆಂತುಟೋ ನಾನೆಲ್ಲಿಯಾಸರಿ ಕಂಡು 
ಕೇಳಿದ ಕಣೆಯವಿ[ಪಾಠಾಂ. ಕಥೆಯಿದ, 'ಕಣೆಯವ]ಲ್ಲೆಂದ (ತೊರರಾ. 
೬-೫೩-೫೪). ಕೆಣಯ್ಯೆ: ೨. ನೈಷ್ಠಿಉಾಚರಣೆ ಶಂಕೆಯನೊಂದದೆ 
ಸಮ್ಯಗುತ್ತರೋತ್ತರ ಕಣಯಂಗಳೊಳ* ಸಲೆ ಸಮಾಹಿತಮಾಗಿ ವಿರಾಜಿ 
ಸಿರ್ಪದೊಂದರಿದೆ ಗುರೂಪಜೀಶ ವಚನಾನುಭವಾಗಮದೊಳ* (ಶತಕ. 
೧೭-೨೧). ಖಣಯ : ೨. ಧುರಡೊಳಿವನನು ಗೆಲ್ವೆನೆಂಬೀ ಬರಿಯ 
ಮದ ಸುಭಟಾಭಿಮಾನದ ಪರಿಯು ವರ ಸಾಹಿತ್ಯಜನಕಿದು ಹಿಣಯವ 
ಲ್ಲೆಂದ (ಅಂಬಿಕಾ. ಆ-೬೧). [?) 


| ಕೆಯ್ಯ (ನಾ). (?); “ಕಲ್ಲು” (ಸಿದ್ಧರಾ. ಕೋಶ): ಅಣಲಂ ತೋರಿ 


ಸುತೆ ಮೆಯ್ಕಿಕ್ಕುತಂ ಕಣೆಯವನಾಡಿಸಿ ತೊನೆದಾಡುತ್ತಂ (ಭೃಂಗೀರ. 
೧೩-೨೩); ಕಣೆಯ ಕಣೆ[ನಾಕಾಂ. ಕಣಿಯ ಖಣಿ]ಯದ ದಾರವಟ್ಟ 
ವಜ್ರದ ಕದದ ಫಣಿಗಳಾಕಲ್ಪದಿಂದೆಸೆವ (ಸಿ ದೃಠಾ. ೧-೧೫) ; ಬೇಂಟಿಗೆ 
ಬಲ್‌ಸೊಣಗಂಗಳನೊಡನೆ ಸಿಡಿದುಮುರವಣಿಸುತ್ತುಂ ಕಣೆಯದೊಳೆ 
ಯ್ಡುತ್ತಿಕೆ ಘನ ಕಣೆಯ ಕದಂಬಂ ಭರೆದಿಂ ಮುಸುಕಿದುದಾಗಳ್‌ 
(ಹಮ್ಮಾಾರ. ೪-೪೦). [?) 


25| ಕಣೆಯ್ಯ (ನಾ). (?): ಪಾಲ್ಮದಲ್ಲಿ ಕೊಟ್ಟ ಪುರಕಣೆಯದ ಅಜವಡ್ಡಗ್ಗೆ 


[ಪಾಠಾಂ. ಣಾ]ಯ ಕಂಪನ ಮುಸುಂಡಿ . . . ಪಾಶಾಂಕುಶಾದಿ ಶಸ್ತ್ರಾಸ್ತ್ರ | 50 


ದೆ 
ಗಳೊಳೆಚ್ಚುಂ (ಪಂರಾಮಾ. ೧೩-೭೬ ವ); ಕಣಯ ಕಂಪನ ಗದಾದಂಡ 


. . » ಪ್ರಮುಖ ಬತ್ತೀಸಾಯುಧ ಭಯಂಳರರ್‌ ಪರಿತಂದು (ಮಹಾನೇ | 


೧೨-೨೪ ವ); ಅಸಿ ಮುಸಲ ಕಣಯ ... ಪಲವುಂ ತೆಜದ ಕೈದುಗಳಿಂ 
(ಧರ್ಮಪ. ೧-೭೬ ವ). 
[೮ ಕಣ್ಣೆ. / ತಮಿ. ಕಣೈಯ - ಗದೆ; ತೆಲು. ಕಣಯ) 
ಕಣೆಯ್ಯ, ಕಣಯ್ಯ, ಖಣಯ (ನಾ). ೧. ಸಲ; ಬಾರಿ; ಸರತಿ; 
ಆವೃತ್ತಿ: ಜಲವನೀರಾಖ ಕಣೆಯಂಗಳಿಂ [ಪಾಠಾಂ. ಕಣೆಯಂತರಂ] 
ಮುಕ್ಕುಳಿಸಿ ಬಳಿಕ ಮುಖಮಜ್ಜನದೆ ಶುದ್ಧ ವಸ್ತ್ರ ವನುಟ್ಟು (ಲಶಿಚಿಂ. 
೪೫-೪) ; ಅನನಿಸುತೆ. . . ಪುನರಪಿ ವಿವರಿಸಿದಳಿದು ಸತ್ಯವೆಂದಳು 


35 


1 


ಜಗ್ಗ ೫ ಯ ದರ್ಮಕ್ಕೆ ಕೊಟ್ಟ ಪುರ ೫ ದ (ಎಕ. 1x, ಚೆನ್ನಪ. ೩-೩; 
1709 1). (2) 


ಕಣೆಯಿಸು (ಕ್ರಿ). ಬಾಣಬಿಡು; ಬಾಣ ಪ್ರಯೋಗಮಾಡು: 


ಆಂಗಿಯಂ ತೊಟ್ಟು ಬಿಲ್ವಿಡಿದ್ದು ಕಣೆಯಿಸಲರಿದ ಜೋದಂ ಗೆಲಲ್ಬಗೆಯೆ 
ಕಾಳೆಗದೊಳಿಂತಂತೆ (ಸೌನಂದ. ೫-೩೨). [ಕಣ್ಣೆ + ಇಸು] 


ಕಣೆಯೇಖು (ನಾ). ಬಾಣದಿಂದ ಆದ ಗಾಯ : ಕಣೆ[ನಾಳಾಂ. ಮಣೆ] 


ಯೇಜಕಿಂಗೆ ದಿಶಾಗ ಜಂ ಪೆಳಜಕಿ ಕೋಡೇಲಂಗೆ ಮಾಜಾನೆಗಳ್‌ ರಣ 
ದೊಳ್‌ ಬೆಂಗುಡೆ (ಪಂರಾಮಾ. ೧೩-೮೦). [ಕಣ್ಕೆ* ಏಜ್ಮು ( ಏರ್ಯ್‌)) 


ಕಣೆವೋಗು (ಕ್ರಿ). ಗಣೆ ಮುರಿದು ಹೋಗು; ದಿಂಡು ಕತ್ತರಿಸಿ 


ಹೋಗು: ಕಣೆವೋದ ಕಣಕಾಲುಂ ದೊಣಿಮೋದ ಮೇಗಾಲುಂ 
(ಪಂರಾಮಾ. ೧೩-೫೪ ವ); ಕಣೆವೋದ ಕಾಲಿನ ಕಯ್ತೋದ ತೋಳಿನ 
ಪಣೆವೋದ ಮೊಗದ ಸುಭಟರ (ಕುರಾಸಾಂ. ೧೨-೮೪). *ಕಣೆವೋದ 
ಕಣಕಾಲ್‌ - ಬಾಣವು ನುಗ್ಗಿ ಹೋದ ಕೆಳಕಾಲು” (ಪಂರಾಮಾ. 
ಕೋಶ). [ಕಣ (ಆ. ಗಟಕಿ) + ಪೋಗು,] 


ಮೂಲು ಕಣೆಯದಲಿ (ಉರರಾ. ೧೮-೪೬). ೨. ರೀತಿ; ಪದ್ಧತಿ;1೪ ಕಣೆಹಂದಿ (ನಾ). ಮುಳ್ಳುಹಂದಿ: ಕಣೆಹಂದಿ (ಮುಳ್ಳುಹಂದಿ), ಹಂದಿ, 


ವಿಧಿ; ವಿಧಾನ; “ನ್ಯಾಯ” (ತೊರರಾಃ ಕೋಶ); ಕೆಲರ್‌ ಕಣೆ | 


ಯಮನೀಡಾಡಿ ಕಣೆಯಮಂ ಕೊಂಡಾಡೆಯುಂ (ಪಾರ್ಶ್ಚಪು, 
೩-೧೫೨ ವ); ನೋಡಾ ವಿಧದೆ ಕಣೆಯ ಕಣೆಯಕ್ಕೆ ಹಲವಹನೆಂತನೆ 
(ಮನೋ ವಿ. ೬-೩೩); ನಾಳೆರಡು ಕಣೆಯದಲಿ ಹೆ ಳಿದೊಡಾಕೆ 


ನಿನ್ನನು ಪೊಬ್ಗಳು (ಉೌಶಿರಾ. ೧೪-೧೨); ಜೀವಿಸುವ ಮಾತ ನೀಂ ಪೇಕ್ಗು [ಆ 


ದಿಲ್ಲತ್ಕಂತ ಸಾವ ಕಣೆಯವನೆ ಕರುಣಂಗೆಯ್ದಿರಿ (ಲಶಿಚಿಂ. ೧೪-೩೦). 


ಹುಲ್ಕಿ ಹಾವು ಮೊದಲಾದ ಕಾಡುಪ್ರಾಣಿಗಳೆಂದರೆ ಅವನಿಗೆ ಹೆದರಿಕೆಯಿಲ್ಲ 


(ಕಾನೂರು. ೩೮೨). [ಕಣಿ + ಹಂದಿ (ಆ ಪಂದಿ)) 


ಕಣೋ (ಅ). ಕಣಾ: ನನ್ನನ್ನೂ ಅವರು ಅಮಂತ್ರಿಸಿದ್ದಾರೆ ಕಣೋ 


(ಕಾಲಯಾ. ೮); ನೀವೆಲ್ಲಾ ಕಳ್ರೂ ಕಣೋ (ಕಂಕಕೂ, ೪೨), 
[ಇ ಕಾಣ್‌) 


ಕಣ್ಕಟ್ಟು "ಕಣ್ಣಟ್ಟು' ನೋ. 


ಕಣ್ಯದಿರು ೧೪೫೦ 


ಕಣ್ಯದಿರು "ಕಣ್ಣದಿರ್‌' ನೋ. 

ಕಣ್ಯಪಟ "ಕಣೃಪ್ಪಡಿ? ನೋ. 

ಕಣೃಪ್ಪಡಿ, ಕಣುಕಪ್ಪಟಿ, ಕಣ್ಳಪಟ, ಕಣ್ಯಪ್ಪಡೆ, ಕಣ್ಣುಕಪಟ, 
ಕಣ್ಣುಕಪ್ಪಡಿ, ಕಣ್ಣುಕಪ್ಪಡೆ (ನಾ). ಬಾವಲಿ ;.ತೋಲಬಾವಲಿ: 
ನಮ್ಮ ಪುರಾತನ ದೇವಾಲಯಗಳು: ಕಣ್ಯಪ್ಪಡಿಗಳ ನಿವಾಸಗಳಾಗಿವೆ| 5 
(ಕೂಢಿ). ಕಣಕಪ್ಪಟಿ: (8). ಕಣ್ಯಪಟಿ: ಬಾವಲಿ; ಕಣ್ಕಪಟ” 
(Flitser—-mouse. ಇಂಕನಿ). ಕಣ್ಕಪ್ಪಡೆ : ಗೂಗೆಗಳೂ ಕಣ್ಯಪ್ಪಡೆಗಳೂ 
ನನಗೆ ಹೆದರಿ ಗಿಡಗಳ ಪೊಳ್ಳು ಗಳಲ್ಲಿಯೂ ಹಾಳುಗೋಡೆಯ ಬಿರುಕು | 
ಗಳಲ್ಲಿಯೂ, ಅಡಗುತ್ತವೆ (ಮುಂಬಯಿ. ೩-೨೭). ಕಜ್ಜುಕಪಟ : 
ಸಂಜೆಯಾಯಿತೆಂದು ಹೊರಹೊರಟುವು: ಕಣ್ಣುಕಪಟಗಳು (ಜ್ಯೋತಿರ್ನಿ. |10 
೨೪೬). ಕಣ್ಣುಕಪ್ಪಡಿ : ಕಣ್ಮುಕಪ್ಪಡಿಗಳು ಹಿಂಡುಹಿಂಡಾಗಿ ಒಳಗಿಂದ 
ಹೊರಗೆ ಹಾರಿ ಹಾರಿ ಬರುತ್ತಿದ್ದುವು (ಜನಜೀ. ೬೭); ಆ ಗುಡಿಯು 
ಪಕ್ಷಿಗಳಿಗೂ ಕಣ್ಣುಕಪ್ಪಡಿಗೆಳಿಗೂ ಯಾವಾಗಲೂ ಬಂದು ಕೂಡ್ರುವ 
ಸ್ಥಳವಾಗಿತ್ತು (ರಾಸಹಂ. ೮೬). ಕಣ್ಣುಕಪ್ಪಡೆ: ಕಣ್ಮುಳಪ್ಪಡೆಯೆಂಬ 
ಹಳ್ಳಿಗಳಿಗೆ ತೀವ್ರವಾಗಿ ಹಾರಲಿಕ್ಕೆ ಬರುವ ಹಾಗೆಯೂ ಹಾರಹಾರುತ್ತ |15 
ಗರ್ರನೆ ತಿರುಗಲಿಕ್ಕೆ ಅಡ್ಡಿಯಾಗದ ಹಾಗೆಯೂ, ಆವುಗಳ ಶರೀರದ ರಚನೆ 
ಇರುತ್ತದೆ (ಮುಂಬಯಿ. ೫-೫೭). [ಕಣ್‌ + ಕಪ್ಪಡಿ, (೮ ಕಸಟ))] 

ಕಣ್ಯಪ್ಪಡೆ "ಕಣ್ಳಪ್ಪಡಿ' ನೋ. | 

ಕಣ್ಯಪ್ಪು, ಕಣ್ಣುಕಪ್ಪು (ನಾ). ೧. ಕಣ್ಣಿನ ಕಪ್ಪುಬಣ್ಣ, --ಕರಿ 
ಗುಡ್ಡೆ : ಹೆಪ್ಪಿನೊಳು ಹಾಲಡಗಿದಂತೆಯೊಂದಾನೊಂದು ನೆಸ್ಪಿನೊಳಗರಿವು |20 
ಮರವೆಗಳಡಗಿದಂತೆ ಕಣ್ಯವ್ಪಿನೊಳು ಸೂರ್ಯ ಚಂದ್ರಾಗ್ನಿ ಪ್ರಕಾಶಂ 
ಗಳಡಗಿ ಕಾಣಿಸುವರಿದದಿ (ಕವಿಚ. 111, ೧೬೧ ವೀರಶೈವಷರ್‌ಸ್ಥಲ 
ಸಿದ್ಧಾಂತ ಸಾರ). ೨. ಕಣ್ಣಿಗೆ ಹಚ್ಚುವ ಕಪ್ಪು,--ಕಾಡಿಗೆ: ಕಣ್ಯಪ್ಪು 
ಕೊಳ್ಳೊ ಕಸ್ತೂರೀ ಭರಣೀ ಬ್ಯಾಡ (ಹುಟ್ಟಹ. ೩೩). ಕಣ್ಣುಕಪ್ಪು: 
ಪಿ. ಕಣ್ಣುಕಪ್ಪುಗಳಿಂ ತುಟಿಗಳೊಳ್‌ ಕರೆ ಕಟ್ಟಿ (ಸೌಗಂಧಿ. ೧೯೮-೫). | 25 

[ಕಣ್‌ + ಕಪ್ಪು (ಆ ಕರ್ಪು,)) 

ಕಣ್ಯಾಡಿಗೆ (ನಾ). ಎ ಕಣ್ಮಪ್ಪು (8)... [ಕಣ್‌ * ಕಾಡಿಗೆ) 

ಕಣ್ಯಾಣಿಕೆ, ಕಂಗಾಣಿಕೆ (ನಾ). ೧. ಕಣ್ಣಿನಿಂದ ಕಾಣುವಿಕೆ; 
ಪ್ರತ್ಯಕ್ಷ, ಕಾಣುವಿಕೆ: ಕಂಡಿಯಿಂದ ಕಂಡೇವೆ. ಕಣ್‌ಕಾಣಿಕೆ ಎಂದು 
ಜನ ಕಾದಿದೆ ಮನ ಕಾದಿದೆ (ಹೃದಸ. ೨೧-೧೦). ಕಂಗಾಣಿಕೆ: ೨. ದಾರಿ | 40 
ತೋರಿಸುವುದು; ಮಾರ್ಗದರ್ಶನ: ಬಿನ್ನಣದಿ ಕಂಗಾಣಿಕೆಯ 
ಕಾಯಕದೊಳು ನೆಜ? ಹನ್ನೆರಡು ಹೊನ್ನ ಜೀವಿತದಿನಿರ್ಪಂ ಸದಾ 
ಸನ್ನಿಹಿತನುಂ (ಲಶಿಚಿಂ. ೩೮-೯೮). [ಕಣ್‌ + ಕಾಣಿಕೆ (ಆ ಕಾಣೆ) 

ಕಣ್ಯಾಪು "ಕಣ್ಗಾಪು' ನೋ. 

ಕಣ್ಯಿಡಿ "ಕಣ್ಣಿಡಿ' ನೋ. 

ಕಣ್ಳಿಸುರ್‌, ಕಣಿಸುರು, ಕಣ್ಣಿಸುರ್‌, ಕಣ್ಣಿಸುರು, ಕಣ್ಣುಕಿಸುರು 
(ನಾ). ೧. ಕಣ್ಣಿಗೆ ಅಸಹ್ಯವಾಗಿರುವುದು, —ಅಪ್ರಿಯವಾಗಿರು 
ವುದು (8). ೨. ಹೊಟ್ಟಿಕಿಚ್ಚು ; ಕರುಬು; ಈರ್ಷೆ. ಕಣ್ಯಿಸುರು: 
೩. ಕಣ್ಣಲ್ಲಿಯ ಗೀಜು; ಪಿಚ್ಚು ; ಹಿಸುರು (8). ಕಣ್ಣಿಸುರ್‌: 
೪. ದೃಷ್ಟಿದೋಷ : ನೋಳ್ಬರ್ಗೆ ಕಣ್ಣಿಸುರ್‌ ಪುದುಗಿದೊಡೆ ಮದನಂಗೆ |40 
ಮಾನಹಾನಿ (ಜೃಮಿಭಾ. ೨೬-೧೧). ಕಣ್ಣಿಸುರು : ೨. ತೆಳ್ತಸಿು ಕಾಮು 
ಕರ ಕಣ್ಣಿಸುರು (ಉದ್ಭದೇ. ೫-೨೪). ಕಣ್ಣುಕಿಸುರು: ೧.ನಾವೆಲ್ಲನ್ಯಾಯ 
ವಾಗಿ ನಡೆದಿದ್ದು ನನ್ಮೂರವರಿಗೆ ಕಣ್ಣುಕಿಸುರಾಯಿತು (ಮರಳಿ. ೬೫). 

ಕಣ್ಯಿಸುರಾಗು - ಅಸಹನೆಯುಳ್ಳವನಾಗು : ಕೆಳದಿ ಸಪತ್ನಿ 

ಯಾದಳಿನಿಯ ಪಗೆಯಾದೆನನನ್ಮಬಂಧುಗಳ್‌ ಮುಳಿವವರಾದರಾ ಹೊಟಲ |48 
ನೀಟರೆ ಕಣ್ಳಿ ಸುರಾದರ್‌ (ಅನಂತು. ೧೪-೨೯). [ಕಣ್‌ ಕಿಸುರ್ಮ್‌] 


ಕಣ್ಕೆತ್ತು 


ಕಣ್ಕಿಸುರ (ನಾ). ಅಸಹನೆಯುಳ್ಳವನು; ಕರುಬುಳ್ಳವನು : ಎಸೆವ 
ಬಸಂತಮಾಸಮಿದಿಕೇಜುವ ಜವ್ವನಂ .. , ಕುಪ್ಪಿಗೆಯ ಕಳ್‌ ಮನೆ 
ಯೊಳ್‌ ಪಿರಿದುಂಟು ತೋಂಟ ಕಣ್ಕಿ[ಪಾಠಾಂ. ಣೈ]ಸುರರ ಮಾತು 
ನೀತಿ ಗೆಡ ಹಾದರವಾಡದೆ ಸಾವಳೀ ಮಗಳ್‌ (ಸೂಕ್ತಿಸು. ೮-೧೨೬). 
(ಕಣ್ಮಿಸುರ್‌ + -ಅ,] 
ಕಣ್ಕಿಸುರು "ಕಣ್ಕಿಸುರ್‌ ನೋ. 
ಕಣ್ತುಟಿಗಲ್‌ (ನಾ). ಒಂದು ಬಗೆಯ ಸಸ್ಯ: ಕಣ್ಕುಟಗಲ್‌, ದೇವನ 
ಹುಳಿ, ಮಕ್ಕಿ (ಮೈಣಗಿ. ೩೮-೭೫೭). [?] 
ಕಣ್ಳುಟಕೆ, ಕಣುಟಿಗೆ, ಕಣ್ಣುಕುಟಕೆ (ನಾ). ಕಣ್ಣಿನ ರೆಪ್ಪೆಯ 
ಮೇಲೆ ಏಳುವ ಗುಳ್ಳೆ; ಕಣ್ಣುಜೆಟ್ಟು; ಕಣ್ಣು ಜಿಟ್ಟಲೆ 
(ಉಕ). ಕೆಣ್ಮುಟಿಗೆ: (8). ಕಣ್ಣುಕುಟಿಳೆ: ರೆಪ್ಪೆಯ ಗುಳ್ಳಿ ಗಳು 
(ಕಣ್ಣುಕುಓಕೆಗಳು),.. ನೋಡಲು ಸುಲಭವಾಗಿ ಕಂಡರೂ ನೇತ್ರ 
ಚಿಕಿತ್ಸಕರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು (ನಿಮ್ಮ ದೃ. ೭೭). 
(ಕಣ್‌ + ಕುಟಕೆ) 
ಕಣ್ಯುಟಿಗೆ "ಕಣ್ಣುಟಕೆ' ನೋ. 
ಕಣ್ಕುಟಿಲ "ಕಣ್ಣುಟಲೆ' ನೋ. 
ಕಣ್ಕುಟಲೆ, ಕಣ್ಣುಟಲ (ನಾ). - ಕಣ್ಳುಓಕೆ: (ಕಣ್ಣಪೂ ಕಣ್ಕುಟಿಲಂ 
ಗಳ್ಳೆ) ಕವಡಿಕೆಯನಕ್ಕೆ ಮೇಣ್‌ ರಜತವನಕ್ಕಿಂಬಾಗಿ ತೇದು 
ಪೂಸಲೊಡಂ . . . ಕಣ್ಳುಟಲೆಯಂತದಾಗಳೆ ಮಾಣ್ಗುಂ (ಲೊ € ಕೋಪ. 
೯೨೬೯) ಕಣ್ಯುಟಿಲ: ದುರ್ಮಾಂಸ ದೋಷವೊ ನೀಲಿಗಣ್ಣೊ 
ಮಜವೆಯೊ ಕಣ್ಯಿಟಿಲವೋಯರಿಯೋ (ಬಸಪು. ೧೮-೬೬). 
[ಕಣ್‌ + ಕುಟಿಲೈ) 
ಕಣ್ಮುಡಿ, ಕಂಗುಡಿ (ನಾ). ಕಣ್ಣಿನ ಕುಡಿ, ತುದಿ; ಕಡೆಗಣ್ಣು : 
ನೆಡುನಡುವೆ ನಕ್ಕು ಮತಮತ್ತು ಕದ್ದು ಕಣ್ಣಕುಡಿಲೆ ನೋಡಬೇಕ 
(ಹೃದಸ. ೧೮-೧೦). ಕಂಗುಡಿ: ಅತಿನಿಡಿಯ ಕಂಗುಡಿಯ ಹೆೊಯಿಲಿಂ 
ಮತಿಗೆಡಿಪ ಬೆಲೆವೆಣ್ನಳ್‌' (ಸಾಳ್ವಭಾ. ೩-೧೦). [ಕಣ್‌ + ಕುಡಿ) 
ಕಣ್ಮುಣಿ (ನಾ). - ಕಣ್ಯುಣಿಕೆ (8). [ಕಣ೯* ಕುಣಿ (ಆ ಕುಟ್ಕಾ)] 
ಕಣ್ಮುಣಿಕೆ, ಕಣ್ಣುಣಿಕೆ, ಕಣ್ಣುಳಿಕೆ, ಕಣ್ಣುಕುಣಿಕೆ (ನಾ). ಕಣ್ಣಿನ 
ತಗ್ಗಾದಭಾಗ್ಯ ಕುಣಿ: ಎರಡು ಕಣ್ಮುಣಿಕೆಗಳನಾತನು ಬೆರಳಿನಿಂದೊ 
ತ್ತಲು ನೆರೆನೆರೆದು ಕಣ್ಣೈದೆ ಕುಣಿಕೆಗಳಾಗಿ ಮೇಲ್ವರಿಯೆ (ಬಸಪು. ೧೮-೬೨). 
ಕಣ್ಣುಣಿಕೆ: ಕಡೆಗಣ್ಣಿನಂಗುಟದಿನೊತ್ತೆ ಕಣ್ಣುಣಿಕೆಯಿಂದೆಡೆವಿಡದೆ 
ಸುರಿಗುಮಂಬಕೆದಂಬು (ಕುಮಾಪು. ೪-೨೪೦). ಕಣ್ಣುಳಿಕೆ : (8). 
ಕಣ್ಣು ಕುಣಿಕೆ : ಕಣ್ಣುಕುಣಿಕೆಗಳು ಗುಳಿ ಬಿದ್ದಿಹವು (ವೈದ್ಯಸಾ. 1, 
೩೩೫). [ಕಣ್‌ + ಕುಣಿಕೆ] 


9, ಕಣ್ಯೂಸು (ನಾ). ಕಣ್ಣೆದುರಿಗೆ ಬೆಳೆದ ಕೂಸು; ಅಚ್ಚುಮೆಚ್ಚಾ 


ದವನು: ಅವನ ಕಣ್ಯೂಸಾಗಿ ನಿಂತು ಸ್ವಾರ್ಥವನ್ನು ಸಾಧಿಸಬೇಕೆನ್ನುವೆ 
(ಜಯಂತ. ೧೧೬). [ಕಣ್‌ + ಕೂಸು) 

ಕಣೈೆತ್ತು, ಕಣ್ಣೆತ್ತು (ಕ್ರಿ). ೧. ಕಣ್ಣುಮಿಟುಕು, ಅದುರು. 
೨. ಕಣ್ಣು ಮಿಟುಕಿಸು; ಕಣ್ಣಿಂದ ಸನ್ನೆಮಾಡು: ಜಯಾನತಿ 
ಕಣ್ಯೆತ್ತಿ ಬಾರಿಸಿದೊಡೆ (ವಡ್ಡಾ ರಾ. ೪೬-೧೩) ; ಕಣ್ಯೆತ್ತಿ[ಪಾಠಾಂ, ಕಣ್ಣೆ 3] 
ಕಿಜುನಗೆ ನಗುವ ಕೂರದರ' ಮೊಗಮುಮಂ . . . ಕೆಂಡು (ಸಂಪಭಾ. 
೭-೫ ವ). ಕಣ್ಣಿತ್ತು; ೨. ಕುಂಚದಡಪದ ಡವಕೆಯ ಪರಿಚಾರಿಕೆಯ 
ಕೆಲ್ಲರುಮಂ ಕಣ್ಣೆತ್ತಿ ಕಳೆದೇಕಾಂತದೊಳ್‌ ಕನ್ನೆಯನಿಂತೆಂದಳ್‌(ಪಂಪಭಾ. 
೪-೬೬ ವ); ಬಿನ್ನನಿರೆ ವಸುದೇವ ಕಣ್ಣೆತ್ತೆ ಕಲೆಯೆಜಕೆಯ ವಸುದೇವ 
ನಾಳೆಯ ಪೊಳೆವ ಬೀಣೆಯ ಕೊಂಡು (ಸಾಳ್ವಭಾ. ೮-೮).. 

(ಕಣ್‌ + ಕೆತ್ತು) 


ಕಣ್ಯೋಕೈಸು ೧೪೫೧ 


ಕಣ್ಯೋರೈಸು (ಕ್ರಿ). ಕಣ್ಣು ಕುಕ್ಕು; ಕಣ್ಣಿಗೆ ಮಿಂಚು : ಕಾರ್ಗಾಲದ 
ಮಿಂಚಿದೆನೆ ಕಣ್ಯೋರೈ ಪಂತಿರೆ ಪೊಳೆಯುತಿರ್ದಪುದೆಂತಕ್ಕುಮೊ ತಪದ 
ಮಹಿಮೆ ಮುನಿಪುಂಗವನಾ (ಕಾದಂಪೂ. ೨೪೬); ನೋಟ್ಬ ಕಣ್ಳೋರೈ 
ಪಂತಿರೆ (ಬಂಹರಿ. ೬-೫); ಕಣ್ಯೋರೈಸಿ ಮಮ್ಮಲಮಣಜುಗಿತುಭಯಬಲ 
(ಕುವ್ಯಾದ್ರೋ. ೧೯-೧೮). [ಕರ್ಣ 4 ಕೋರೈಸು] 

ಕಣ್ಣಂಡಿ (ನಾ). (ನೋಡಲು ಅವಕಾಶ ಕೊಡುವ) ಸಣ್ಣ ಕಂಡಿ; 
ಚಿಕ್ಕ. ರಂಧ್ರ: ಬಲ್ಲವರಿಗಲ್ಲದೆ ಆಗೋಚರವಾಗಿರುವ ಕಣ್ಣಂಡಿಗಳೂ | 
(ಬೆಟ್ಟ ಅ. ೪೯-೩); ಹಗೇವು ನೆಲಮಾಳಿಗೆ ಸುರಂಗ ಕಣ್ಣಂಡಿ ಪಾವಟಗೆ 
ಗುಟ್ಟಿನ ಬಾಗಿಲು (ಮಂತ್ರಶ. ೫೩-೯). [ಕಣ್‌ + ಕಂಡಿ) 

ಕಣ್ಣಟ್ಟು, ಕಂಗಟ್ಟು (ಕ್ರಿ). ೧. ಕಣ್ಣುಗಳನ್ನು ಕಟ್ಟು. ೨. (ಆಲಂ) |10 
ಮೋಸಮಾಡು ; ತಿಳಿಯದಂತೆ ಮಾಡು: ಶುದ್ಧಮಪ್ಪ ಪೊನ್ನೊಳ್‌ 
ದುಸ್ಪರಪ್ಪವರ್‌ ತನ್ಮು ಲಾಭದಾಸೆಯಿಂ ಕಿಸುಬೆಳ್ಳಿ ಯೆಂಬಿನಂ ಬೆರೆಯಿಸಿ 
ಪೆಜರ ಕಣ್ಣಟ್ಟ ತಿರಿಪಿ ಮೇಲಪ್ಪ ಪೊನ್ನೆಂದು ತೋಣಕಸುನ ತೆ€ದಿಂ 
(ಧರ್ಮಾಮೃ. ೪-೩೪). ಕಂಗಟ್ಟು : ೧. ಹಲಧರನು ಮೋಕುಳಿಯೆ೨ಂದು 
ಕೊಡವಾಲ್ಬುರಿದು ಗೋಪಯಶೋಧರೆಯ£ದೆಯರ] ಕಂಗಟ್ಟ ದನು|15 
ಚದುರಿಂ (ಸಾಳ್ವಭಾ, ೧೨-೧೦). ೨. ರಾಣೀವಾಸದಲಿ ಕಂಗಟ್ಟ (ಪಾಕಾಂ. 
ಗಅಿಗಟ್ಟಿ] ತಂದುದು ತನ್ನನೀ ವಿಧಿಗೆ (ಕುವ್ಕಾಅ. ೧೩-೬೬). 

[ಕಣ್‌ ೬ ಕಟ್ಟು] 

ಕಣ್ಣಟ್ಟು, ಕಣುಕಟ್ಟು, ಕಣ್ಕಟ್ಟು, ಕಣ್ಣುಕಟ್ಟು (ನಾ). ೧. ಕಣ್ಣು 
ಗಳನ್ನು ಕಟ್ಟುವುದು : ಸಲೆ ಪದ್ಮಿನಿಯ ಕಣ್ಣಟ್ಟಿನೆ ಶಶಿ ಮೂಡಿ ಬಳಿದ 
ನಾಗಸದೊಳೇವೇಕ್ವೆ (ಕಂನವಿ. ೯-೧೬೯). ಕಣುಕಟ್ಟು : ೨. (ಆಲಂ) 
ಯಕ್ಸಿಣೀ ವಿದ್ಯೆ; ಇಂದ್ರಜಾಲ. ೩. (ಆಲಂ) ವಂಚೆನೆ; ಮೋಸ: | 
ಗಣಿಕೆ ಮುದಿಯಳು ಹೊಭ್ಲ, ಕಣುಕಟ್ಟು ಹೊಲ್ಲ ಅಜಕಿದರಲಿ (ಸರ್ವಜ್ಞ. 
೭೪೬). ಕಣ್ಯಟ್ಟು: ೩. ಭಾರತೀಯರನ್ನು ಮನವೊಲಿಸಲು ಬ್ರಿಟಿಷರು 
ಕೈಕೊಂಡ ಕಣ್ಯಟ್ಟನ ಉಪಾಯಗಳೆ ಲ್ಲ ನಿರರ್ಥವಾಗಿ ನಿಂತವು 
(ಬೀಳತೆ. ೮೦); ಏಕೆ ಇಸ್ಟೊಂದು ಚಾತುರ್ಯ, ಇಷ್ಟೊಂದು ಕಣ್ಕಟ್ಟು 
(ಇಸ್ಟಕ. ೨೧೯). ಕಣ್ಣುಕಟ್ಟು : ೧. “ನೇತ್ರಬಂಧಂ ಕಣ್ಣುಕಟ್ಟು” ; 
(ಮಂಗರಾ. ೬೭-೫). ಪಿ, ಪದುಮುನಾಭನ ಕಣ್ಣುಕಟ್ಟಿವನಿದಕಳುಕನು | 
(ಪ್ರಹ್ಲಾಚ. ೬-೬೫) ; ಮಣ್ಣೊಳಾಡುವ ಬೆಣ್ಣೆಯಂತಹ, ಕಣ್ಣುಕಟ್ಟನ 
ಸೊಬಗಿನಾ (ಕಎಪು. ೩೮-೧೧) ; ಪ್ರಪಂಚದ ಆಗುಹೋಗುಗಳಿಗೆ' ಈ |30 
ಕಣ್ಣುಕಟ್ಟು ವಿದ್ಯೆಯೇ ಕಾರಣವೆಂದು ಜನ ನಂಬಿಕೊಂಡಿದ್ದರು 
(ನಂಜುಂಡ. ೧೩೯). [ಕರ್‌ + ಕಟ್ಟು] 

ಕಣ್ಣಡೆ, ಕಂಗಡೆ (ನಾ). ೧. ಕಣ್ಣಿನಕೊನೆ, — ತುದಿ; ಕಡೆಗಣ್ಣು : | 
ತನು ವಲ್ಲಿಯಲರು ಕಣ್ಣಜೆ ಮುಡಿ ಸೋಗೆ (ಕಂನವಿ. ೬-೯೭); ಕಡಗಂ | 
ಗಳ್ಳೆನೆ ತೋಳ್ಗಳಿಂ ನೆಗವಿದಳ್ತಳ್ಳೆಸಿದಳ್ತನ್ನ ಕಣ್ಗಡೆಯಿಂ ತಳ್ಳಿ 138 
ಮುದಶ್ರು ನೋಡಿ ನಲಿದಳ್‌ (ರಾಜಶೇ. ೧೪-೩೫). ೨. ಓರೆನೋಟ; 
ಕಡೆಗಣ್ಣಿನ ನೋಟ: ಕರಯಿಸಿಕೊಂಡು ಕಣ್ಣಡೆಯಿಂದ ನೋಡುತ 
(ಕುರಾಸಾಂ, ೩೭-೧೨). ಕಂಗಡೆ : ೨. ಎಳನಗೆಯೊಳಾದರಿಪ ಕಂಗಡೆಯ | 
ನಿಡ್ಚಳಕೆ. .. ಬಯಸಿ ಬಯಸಿ (ಜೈಮಿಭಾ. ೩-೧೦). [ಕರ್ಣ + ಕಡ್ಮೆ] 

ಕಣ್ಣದಿರ್‌, ಕಂಗದಿರು, ಕಣ್ಯದಿರು (ನಾ). ಕಣ್ಣಿನ ಕಾಂತಿ, |40 
--ಪ್ರಭೆ: ಕಾರ್ಮುಗಿಲ ಮಿಂಚೆನೆ ಕಣ್ಣದಿರುರ್ವಿ ಮಿಂಚೆ (ಶಬಶಂ. 
೩-೧೫) ; ಆಭರಣಮಲುಗಿದೊಡೆ ಕಣ್ಣದಿರ್ಸುಸಿದೊಡೆ , .. ಜನರ ನಿದ್ರಾ 
ಭಂಗಮಾಗಿ ಕಂಡಪ೦್‌ (ಜೈಮಿಭಾ. ೨೬-೪). ಕಂಗೆದಿರು : ಕಂಗದಿರು 
ಸೂಸದೊಲು (ವೆಂಕಾರಾ. ೫-೨-೩೮). ಕಣ್ಯದಿರು : ಹಿಗ್ಗಿನಹೊಳಹನು 
ಕಣ್‌'ಕದಿರು ಬಗ್ಗಿಸುತಿರೆಯಿರೆ (ಗೋಕುನಿ. ೩೪). (ಕಣ್‌ 4 ಕದಿರ್‌] |45 

ಕಣ್ಣಯ್‌ "ಕಣ್ಣೆಯ್‌ '. ನೋ. | 


20 


25 


ಕಣ್ಣಾಣಿಸು 


ಕಣ್ಣಲಿ (ನಾ). (ಉಗ್ರವಾದುದನ್ನು) ನೋಡುವ ಸಾಮರ್ಥ್ಯ 
ವುಳ್ಳ ವನು, --ಧಥೈರ್ಯವುಳ್ಳವನು: ದೂರದೊಳಂಜದೀಕ್ಷಿಸುವ 
ಕಣ್ಣಲಿಗಳ" ನೃಪರಾರುಮಿಲ್ಲೆನಲ್‌' ಸಾರೆವರಲ್‌ ಮನಂಗಿಡದ ಮೆಯ್ಸಲಿ 
ಯಾವನೊ (ಪಂರಾಮಾ. ೫-೮೨). "ಮೆಯ್ಸಲಿ' ಪರಾ. [ಕಣ್‌* ಕಲ್ಮಿ) 


5| ಕಣ್ಣಉುಬ್ಮು, ಕಂಗಲುಬು (ಕ್ರಿ). ಕಣ್ಣಿನಿಂದ ಕರುಬು; ಹೊಟ್ಟಿ 


ಕಿಚ್ಚು ಸಡು : ಡೊರೆನೆಣ್ಣ ಹೊಂಬಾಳೆದೊಡೆ ಸೊಂಪು ನುಣ್ಣುವೆತ್ತಿರೆ 
ಕಂಡು ಕದಳಿ ಕಣ್ಣಉುಬಿ [ಪಾಕಾಂ. ಕಂಗಜುಬಿ, ಕಣ್ಣರುಚಿ) ಒರೆಗೆ 
ತಾ ಸಲ ಬಂಡುದಿಲ್ಲನೆಂಬೊಂದೊಂದು ಹೊರೆಗಳೆದುವು ಬಾಳೆ ಬನದಿ 
(ನೋಹತ. ೨೪-೪೦). ಕಂಗಯಿಬು : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಕಣ್‌ 4 ಕಲುಬ್ಳು (ಆ ಕಣುಂಬ್ಯ)] 
ಕಣ್ಣಯುಬ್ದು (ನಾ). ಕಣ್ಳಿಸುರು; ಮಾತ್ಸರ್ಯ; ಹೊಟ್ಟಿಕಿಚ್ಚು: 
ನನಗಯ್ಯನಂದು ಸಿರಿಚಿಕೊಟ್ಟುಂಬಳಿಯಲ್ಲಿ ನಾನಿಹೆನು-ಕಣ್ಗಆನಿಬಾಯ್ತೆ 
ತನಗಿದ ನೋಡಿ (ಭರಚ. ೪೮-೩೬). [ಕಣ್‌ + ಕಣುಬ್ಯು(ಆ ಕಣುಿಂಬ್ಯು)] 
ಕಣ್ಣಾ (ಕ್ರಿ). ಕಣ್ಣೆದುರಿಗಿರಿಸಿಕೊಂಡು ಕಾಯು, ರಕ್ಷಿಸು: 
ಆ ಕಣ್ಗಾವುದು - ನಿರೀಕ್ಷಿಸುವುದು (ಪಂರಾಮಾ. ಕೋಶ); ಆಲೋಕನ 
ಮಾತ್ರದಿಂ ಮಜಕಿದು ಪಾಂಥ ಶ್ರೇಣಿ ನೀರಬಕ್ಕಿಯಂ ಶ್ರಮಮಂ ತೀರ 
ಮೆಯಂ ಪ್ರಪಾಂಗನೆಯರೆಂ ಕಣ್ಗಾವುದಾದೇಶದೊಳ್‌ (ಪಂ ರಾಮಾ. 
೧-೧೦೩). [ಕಣ್‌ + ಕಾ|] 
ಕಣ್ಣಾಡಿ (ನಾ). ಕಣ್ಣಿನ ಸೊಬಗು, ಚೆಲುವು: ಕಣ್ಗಾಡಿ ಸೊಗಸುವ 
ಕನ್ನೈದಿಲಾಗೆ (ಕಂ ನವಿ. ೬-೯೯); ಲಲನೆಯ ಕಣ್ಣಾಡಿ ಮಿಂಚೆಂದು 
ಚಾತಕ ನಲಿನವು ಮಳೆಗಾಲವೆಂದು (ಕಂನವಿ. ೬-೬). [ಕಣ್‌ + ಗಾಡಿ) 
ಕಣ್ಲಾಣ್‌, ಕಂಗಾಣು, ಕಣುಗಾಣ್‌, ಕಣ್ಣಾಣು, ಕಣ್ಣುಕಾಣು, 
ಕಣ್ಣು ಗಾಣ್‌ (ಕ್ರಿ). ೧. ಕಣ್ಣಿನಿಂದ ನೋಡು; ದೃಷ್ಟಿಸು; 
ಪ್ರತ್ಯಕ್ಷವಾಗಿ ಕಾಣು : ಎನ್ನ ಗಂಡನಂ ಕಣ್ಗಾಣದಂತು ಮಾಡಿದೊಡೆ 
(ಷಂಚತಂ. ೨೬೨-೨೨); ಕಣ್ಗಾಣದನ ಕೈಲಮಲರತ್ನವನಿತ್ತ ತೆಅನಂತೆ 
(ಗಗತಾ. ೧೨-೮೪). ೨. (ಆಲಂ) ಚಿನ್ನಾಗಿ ತಿಳಿದು ನೋಡು; 
ವಿವೇಕವಂತನಾಗಿರು: ಕಣ್ಗಾಣದಿಂತಪ್ಪೇಕಗ್ರಾಹಿಗನೊಜಂಟಂಗಂ 
ರೆಥಮನೆಸಗೆಂ (ಪಂಪಭಾ. ೧೨-೨೦೫ ವ); ಅಂತುರ್ಕಿ ಸೊರ್ಕಿಂ ದಕ್ಕುಂ 
ದಲೆನಾಯ್ಡು ದೂರ್ತಿಂ ಕಣ್ಗಾಣದೆ ಸೂಳೆಗೇರಿಯಂ 'ಪೊಕ್ಳು 
(ಧರ್ಮಾ: ಮೃ. ೨-೪೩). ಕಠೆಗಾಣು: ೧. ಹೆಡತಲೆಗೆ ಮೋಹಿದ 
ಕೃತಾಂತನ ಖಡುಗವನು ಕಂಗಾಣರೆ ತಕೆ (ನಿಭಾಗ. ೨-೧-೬). 
ಕಣುಗಾಣ್‌: ೧. ಮಿಂಡೆಯ ಗಂಡ ತಾ ದಂಡಿಗೆ ಹೋಗಿಹರೆ ಹಿಂಡಿಯ 
ಹೆಡಿಗೆಗೆ ಕೋಣನ ತಂದು ಕಣುಗಂಡು ಹೊಡೆದಂತೆ (ಸರ್ವಜ್ಞ. ೧೮೬೫). 
ಕಣ್ಲಾಣು : ಬಾಣನ ಭಟರು -ಯಾದವರೆಂಬ ಬಗೆಯ ಕಣ್ಣಾಣದೆ 
ತಮ್ಮೊಳು ತಾವು ಹಾಣಾಹಣಿಯೊಳು ತಿವಿದಾಡುವೆದು (ಮೋಹ ತ. 
೪0-೪೨). ಕಣ್ಣು ಕಾಣು : ೨. ಅಜ್ಞಾನಿಗಳಿರಾ ಕಣ್ಣು ಕಾಣಿರೆ (ಬಸಪು: 
೫೮-೩೩) ; ಪೆಣ್ಣುಪೆಣ್ಣೆಂದೇತಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು 
(ಹದಿಬ. ೫-೭); ಕಣ್ಣು ಕಾಣದ ಹೊಟ್ಟೆಗೆ ಮಣ್ಣೇನು ಮಸಿಯೇನು? 
(ಗಾದೆ). ಕೆಣ್ಣುಗಾಣ್‌ : ೨. ಕಾಮಿಗಳ್‌ ಕಣ್ಣುಗಾಣರೆಂಬುದು 
ಪುಸಿಯೇ (ಚೆಬಪು. ೨೦-೨). 
ಕಣ್ಣಾ ಣದರ್‌ - ಕುರುಡರು : ಭೂಪರ್‌ ಪಿರಿದುಂ ಕಣ್ಗಾಣದರಂತಿರೆ 
ಕಾಣಲ್ಯಾಆರಲ್ತೆ ತೇಜಸ್ವಿಗಳಂ (ಕಾದಂಪೂ. ೫೬೧). [ಕಣ್‌ -- ಕಾಣ್‌) 
ಕಣ್ಣಾಣಿಸು (ಕ್ರಿ). ಕಣ್ಣಿಗೆ ಕಾಣುವಂತೆ ಮಾಡು, ತೋರಿಸು: 
ಹಲದರಷಾಣಿ ಮನ್ಮಥಕುಮಾರಕನ ಮಾಣಿಕ್ಕರೆಚಿತ ಪಲ್ಲಕ್ಕಿಯನಿಳಿಸಿ 
ಕಣ್ಣಾಣಿಸಿದೆರು ಬುರಹರಸ (ಮೋಹತ. ೪೧-೪೧). "ಕಂಗಾಣಿಸು? 
ಪರಾ, [ಕಣ್ಣಾಡ್‌ - -ಇಸ್ಕು) 


ಕಣ್ಣಾಣು ೧೪೫೨ 


ಕಣ್ಗಾಣು "ಕಣ್ಗಾಣ್‌' ನೋ. 
ಕಣ್ಣಾಪು, ಕಣ್ಕಾಪು, ಕಣ್ಗಾಹು (ನಾ). ೧. ಕಣ್ಣಿಟ್ಟು ಮಾಡುವ, 
ಎಚ್ಚರಿಕೆಯ ಕಾವಲು; ಕಣ್ಣಿನ ಕಾವಲು: ಪುರೋಚನನುಂ 
ಪೆಜಗಣ ಕಾಪಂ ಕಣ್ಣಾಪಿನಲೆ ಕಾದಿರ್ಪನ್ನೆಗಂ (ನಂಪಭಾ. ೩-೪ ವ). 
೨. ಕಣ್ಣಿಗೆ ಮರೆಮಾಡುವ ಸಾಧನ; ಕಣ್ಣಿನ ತಡೆ: ಕಣ್ಣಿಗಿಂತ 
ಕಣ್ಗಾಪನ್ನು ಗೌರನಿಸುವುದೇ ನಮ್ಮ ಚಿರ ಅಭ್ಯಾಸ (ನಿಬಂಧ. 1, ೪೮೧). 
ಕಣ್ಯಾಪು: ೨. “(ಕುದುರೆಗೆ ಪಕ್ಕನೋಟಕ್ಕ ವಕಾಶವಿಲ್ಲದಂತೆ ಕಟ್ಟುವ) 
ಕಣ್ಳಾಪು? (Blinkers. ಇಂಕನಿ), ಕಣ್ಲಾಹು: ೧. ತನ್ನೆಯ ಕಳೆಯ 
ಕೂಡಿ ಕಣ್ಗಾಹಿನಿಂ ಘಟ್ಟಿ ಗೊಳಿಸಿದ ಪುಣ್ಮ ಘಟಕೆಯೋ (ಚೆಬಪು. ೨-೧೦). 
(ಕಣ್‌ 4 ಕಾಫು] 
ಕಣ್ಗಾಹು "ಕಣ್ಗಾಪು ' ನೋ. 
ಕಣ್ಣಿಚ್ಚು (ನಾ). ಕಣ್ಣಿನ ಬೆಂಕಿ; ನೇತ್ರಾಗ್ನಿ: -ಇದೆತ್ತಣುರಿಯೋ 
ಹರನ ಕಣ್ಣಿಚ್ಚಲ್ಲಲೇ (ಕುವ್ಯಾಭೀ. ೬-೩೪); ಖಂಡೇೇಂದುಶೇಖರ 
ಕಣ್ಣಿಚ್ಚಿನಿಂದೆನ್ನ ಗಂಡನನುರುಹಿದಂತುರುಹು (ನೋ ಹತ. ೮-೩೭); 
ನಿಟಲಾಕ್ಷನ ಕಣ್ಣಿಟ್ಟಿನ ಕಿಡಿಗಳಾರ್ಭಟಿಯಂತೆ (ಕಂನವಿ. ೧೨-೧೮). 
(ಕಣ್‌ + ಕಿಚ್ಚು] 
ಕಣ್ಣಿಡಿ, ಕಂಗಿಡಿ, ಕಣುಗಿಡಿ, ಕಣಿಡಿ (ನಾ). ೧. ಕಣ್ಣಿನ ಕಿಡಿ; 
ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿ. ೨. (ಆಲಂ) ಕೋಪದ 
ನೋಟಿ: ಕುಂಭಿಶಿರಃಪ್ರದೇಶಮಂ ಕೊನೆಯುಗುರಿಂದೆ ಸೀಳು... 
ಕುನುಂಗಿ ಕುಪ್ಪಳಿಸಿ ಕಣ್ಣಿಡಿ ಸಾಲಿಡೆ ನೋಡಿ ಬೇಡರಂ (ರಾಜಶೇ. 
೫-೧೧೬). ಕಂಗಿಡಿ:೧. ತ್ರಿಪುರಂಗಳಂ ಸುಟ್ಟಿ ಕಂಗಿಡಿಯಿನದ್ಳುತಂ 
(ವೀಕೈಪು. ೪-೨೨-೧). ಕಣುಗಿಡಿ: ೧. ಹಣೆಯ ಜೂಬಿನ ಜೂಲು 
ಗೂದಲ ಕಣುಗಿಡಿಯ ಕಡುಕಾಹುರದ (ತೊರಠಾ. ೪-೭-೨೩). ಕಣ್ಮಿಡಿ : 
೧. ಅಡೆವೊತ್ತೆ ಕೋಪಶಿಖಿ ಕಣ್ಳಿಡಿಯಂ ಕೆಂಡಮುಮನುಗುಳೆ . . . 
ಕಡೆಗಾಲದೊಳೊಗೆದ ಧೂಮಳೇತುವೊಲಿರ್ದಂ (ನಂರಾಮಾ. ೬-೧೩೮). 
[ಕಣ್‌ + ೬ಡಿ] 
ಕಣ್ಣಿಡಿಗೆದಜು, ಕಣುಗಿಡಿಗೆದು (ಕ್ರಿ). ಕಣ್ಣಿನಿಂದ ಕಿಡಿಗಳನ್ನು 
ಸೂಸು; ಕೋಪದಿಂದ ತೀಕ್ಷ್ಣವಾಗಿ ನೋಡು: ಮುಳಿದು ಕಣ್ಣಿಡಿ 
ಗೆದಜುತ ಖಾನ ಹಿನ್ನೆಲೆಗೆಳಸಿದೊಜ್ಜೀರ ಮುಲುಕರ ಸಲೆ ಜಜಕದು 
(ಕಂನವಿ. ೧೫-೨೭). ಕಣುಗಿಡಿಗೆದಜು : ಎಣಿಕೆಯಿನ್ನೇಕೆ ಬಂಧಿಸಿ 
ಪಟ್ಟಣವನೆಂದು ಕಣುಗಿಡಿಗೆದಅಕಿ ಗರ್ಜಿಸಿದ (ಕಂನವಿ. ೧೩-೪೭). 
[ಕಣ್ಣಿಡಿ, * ಕೆದರು (ಆ ಕೆದಆ್‌)] 
ಕಣ್ಣಿಡು "ಕಣ್ಣೆಡು' ನೋ. 
ಕಣ್ಣಿಸುರ್‌ "ಕಣ್ಳಿಸುರ್‌' ನೋ. 
ಕಣ್ಣಿಸುರು "ಕಣ್ಳಿಸುರ್‌' ನೋ. 
ಕಣ್ಣುಣಿಕೆ "ಕಣ್ಮುಣಿಕೆ ನೋ. 
ಕಣ್ಣುಬ್ಬೆ (ನಾ). (?); “ಕಣ್ಣು ಗುಡ್ಡೆ; ಗಂಟನಂತಿರುವ ಕಣ್ಣು” 
(ಸುಕುಮಾ. ಕೋಶ) : ಕಣ್ಣುಬ್ಬೆಯ ಗುಳ್ಳಿಯಂತೆ ಪೊಜಪಾಯ್ವಿನಮಟ್ಟಳೆ 
ವೊಯ್ದೊ ಡೊರ್ವನಂ (ಸುಕುಮಾ.೭-೬). [ಕಣ್‌ * ಗುಬ್ಬೆ (ಆ ಗುಬ್ಬಿ) 
ಕಣ್ಣುರುಡ (ನಾ). ಕಣ್ಣು ಕಾಣಿಸದವನು ; ಕುರುಡ: ಖರಕರನುದ 
ಯಕ್ಕಾಜನೆಯ ರಾಶಿಯೊಳ್‌ ಶೀತಕಿರಣನಾ ಹೋ ರೆಗೆ ಪನ್ನೆರಡನೆ 
ಯೊಳಿರ್ದೊಡಂ ಕಣ್ಣುರುಡರ್‌ ಸ್ತ್ರೀಪುರುಷರಪ್ಪರ್‌ (ಜಾತತಿ. ೨೧-೪); 
ನಯಸರವ ಕಾಣದೆ ಕಣ್ಣುರುಡ[ಪಾಕಾಂ, ಕಂಗುರುಡ]ನಂತಿರ್ದ 
ನಸುರೇಂದ್ರ (ತೊರರಾ. ೨-೧೦-೪೩). "ಕಂಗುರುಡ' ಪರಾ. 
[ಕಣ್‌ * ಕುರುಡ] 
ಕಣ್ಣುಳಿಕೆ "ಕಣ್ಳುಣಿಕೆ' ನೋ. 


ಕಣ್ಣೆಯ್‌ 


ಕಣ್ಣೂಟಿ (ನಾ). ಕಣ್ಣುಗಳ ಕೂಟ; ದೃಸ್ಟಿ ಸಂಗಮ; ಕಣ್ಣು 
ಹಾಯುವಷ್ಟು ದೂರ (?): ತಮ್ಮ ತಮ್ಮ ತೊಲಕಗಳ ಕಣ್ಣೂಟ 
ದಲ್ಲಿಯ ಮಾಂಗಳು ತಮ್ಮತಮ್ಮ ಸಮುದ್ರಂಗಳ ಮತ್ತ್ಯಂಗಳರ್ದ್ಯಾರ್ದ್ಯ 
ನಿಡಿಯವಕ್ಕುಂ (ಪಸಾರ. ೩೫೫-೧೫). [ಕಣ್‌ + ಕೂಟ] 


5| ಕಣ್ಣೂಡು (ಕ್ರಿ). ಉಂಟಾಗು (?) : ಆಗಳಿ ಗಾಡಿ ನಾಜಿ ಕಣ್ಮೂಡಿರೆ 


10 


35 


40 


45 


ಲೋರ್ವನುದ್ಭವಿಸೆ ಕಂಡು ನಿಜಾತ್ಮಜನೀತನೆಂದು(ಕಾದಂಪೂ. ೭೬೪). (1) 
ಕಣ್ಣೆಡಿಸು, ಕಂಗಿಡಿಸು, ಕಂಗೆಡಿಸು (ಕ್ರಿ). ದಿಕ್ಕು ತಪ್ಪಿಸು; ಭಯ 
ಗೊಳಿಸು ; ಗಾಬರಿಗೊಳಿಸು (೬). ಕಂಗಿಡಿಸು : ಉಡು ಮೊಲ ನರಿ 
ಹುಲ್ಲೆ ಮರೆ ಸಾರಗಗಳ ಕಂಗಿಡಿಸುವ ಜಂಘಾಲಿಗಳು (ನೋಹತ. 
೧೯-೧೨). ಕಂಗೆಡಿಸು: ಸಿಂಗದ ಮುಠಿವುಂ ಮೇಷಸದ ಪಿಂಗುಂ 
ನಯವಿದರ ವಿನಯಮಿಂತಿವು ಮೂಲಂ ಭಂಗಮೆನಿಸಲ್ಳೆ ಪಡೆಯವು 
ಕಂಗೆಡಿಕುಂ ಭರೆದಿನಹಿತರದಟಿಂ ಧುರದೆೊಳ್‌' (ಪಂಚತಂ. ೨೬೮-೭) ; 
ಕಂತುವನೆ ಕಂಗೆಡಿಸಿ (ಪ್ರಭುಲೀ. ೧-೪); ದೊಳಿಡುವ ಬಿರುಗಾಳಿ 
ಕಂಗೆಡಿಪ ಕತ್ತಲೆ (ಜೈ ಮಿ ಭಾ. ೪-೨೩); ಆ ಮಣ್ಣಿನ ದಾಹ ವಸುಮತಿ 
ಯನ್ನು ಕಂಗೆಡಿಸಿತು (ಮಣ್ಣಿಮ. ೪). (ಕಣ್ನೆಡು 4 -ಇಸ್ಕು] 
ಕಣ್ಣೆಡು, ಕಂಗೆಡು, ಕಣುಗೆಡು, ಕಣ್ಣಿಡು (ಕ್ರಿ). ೧. ಕಣ್ಣಿನ ಶಕ್ತಿ 
ಗುಂದು: ಕಟ್ಟದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ 
ದಂಟಂಗೆಣೆ ಕಣ್ಣಿಟ್ಟ ಮುದುಪಂಗೆ ಪಗೆವರ ನಿಟ್ಟಿಲ್ವಂ ಮುಲಂವೊಡೆನಗೆ 
ಪಟ್ಟಂಗಟ್ಟಾ (ಪಂಪಭಾ. ೧೦-೧೭). ೨. ಕಕ್ಕವಿಕ್ಕಿಯಾಗು; ದಿಕ್ಕು 
ತಪ್ಪು; ಗಾಬರಿಯಾಗು : ಬನದೊಳ್‌ ಕೂಡೆ ತೊಟಲ್ಲು ಕಾಣದೆ 
ಕರಂ ಕಣ್ಣೆಟ್ಟು ಬಾಯ್ವಿಟ್ಟು ಬಪರ್ಪಿಣನೆಗಂ (ನೇಮಿಪು. ೩-೧೫೨). 
ಕಂಗೆಡು: ೨. ಮಾಹನುಂ ತೊಟಕಿದು ಕಂಡರ್‌ ಪೇಸೆ ಮೆಯ್ಕೊಳ್‌ 
ಮಹಾಮಲಮಂ ತಾಳ್ವಿದ ಕಷ್ಟರಂ.. . ಕಂಗೆಟ್ಟಿರಂ ಕಂಡು (ಧರ್ಮಾಮೃ. 
೧-೧೦೮) ; ಧರ್ಮಜನ ಹದನೇನೆನುತ ಚಿಂತಾರಜನಿಯಲಿ ಕಂಗೆಟ್ಟುದಾ 
ಬಲ (ಕುವ್ಯಾಶ. ೩-೪೭); ಅಳಿದುಳಿದ ಜನಪದದ ಜನ ಕಳವಳಿಸಿ 
ಕಂಗೆಟ್ಟಿಂಗಭೂಪನ ಬಳಿಗೆ ಬಂದೊದಜಕದರು ದುರ್ಭಿಕ್ಷದ ಮಹಾ 
ಭಯವ (ತೊರರಾ. ೧-೫-೧೬) ; ತಾಯೆ ಶೋಕದಿ ಕನಲಿ ಕಂಗೆಡಬೇಡ 
(ನಳಚ. ೫-೩೭) ; ಪಡಗು ಮುಳುಗುವ ಸಮಯದಲಿ ಕಂಗೆಡದೆ 
ಸಿದ್ದಾರ್ಥನ ಕರೆದು (ಸಾಳ್ವ ಭಾ. ೭-೪೬). ೩. ಕ್ಲೋಭಿಗೊಳ್ಳು ; 
ಉದ್ವೇಗಗೊಳ್ಳು : ಜಾಣನಲ್ಲಮನೆಂಬ ಚೆಲುವನ ಕಾಣುತವೆ ಕಂಗೆಟ್ಟು 
ಕರಗಿದೆನೆಂದಳಾ ಮಾಯೆ (ಪ್ರ ಭುಲಿ«. ೭-೧೭); ತವಪಂಚಬಾಣಕ್ಕೆ 
ಕಂಗೆಡದವರಾರು ಲೋಕದಲಿ (ನೋಹತ. ೫-೪೮). ಕಣುಗೆಡು: 
೧. ತಲೆ ನಡುಗಿ ಕಣುಗೆಟ್ಟು ಹಲುಗಳು ಕಳಲಿ (ನಿಭಾಗ: ೩-೧೪-೬). 
ಕಣ್ಣಿಡು : ೨. ಒತ್ತಂಬದಿಂದೊಳಗಂ ಪೊಕ್ಕು ಪಾಂಚಾಳಿಯಂ ಕಣ್ಣಿಡೆ 
ಜಡಿದು ಮುಡಿಯಂ ಸಿಡಿದು (ಪಂಪಭಾ. ೭-೪ ವ). [ಕಣ್‌ ಕೆಡ್ಕು) 
ಕಣ್ಣೆತ್ತು "ಕಣೈತ್ತು' ನೋ. 
ಕಣ್ಣೆದಲಯ (ಕ್ರಿ). (ಕೋಪದಿಂದ) ಕಣ್ಣಿನ ನೋಟವನ್ನು ಕೆದರು, 
—ಹರಡು (?) : ಕಣ್ಣೆದಅದೊಡನೆ ನಾಲ್ವತ್ತೆಣ್ಗಾವುದವರೆಗಮುಗಿ 
ಡೊಡಂಬುಧಿ ಕಡಲತ್ತಣ್ಣೆ ಹರಿ ಬಂದುದಂ ಕಡುಜಾಣ್ಗಿಡದಜಿದಾಗಳವಧಿ 
ಬೋಧೋದಯದಿಂ(ಕಾವ್ಯಾವ.೨೭೨).(ಕಣ್‌ * ಕೆದಜ್ಣು(£ಕೆದಜ್‌,)] 
ಕಣ್ಣೆಯ್‌, ಕಣ್ಣಯ್‌ (ಕ್ರಿ). ಕಣ್ಣುಗಳನ್ನು ಮುಚ್ಚು; ನಿದ್ರೆ 
ಮಾಡು: ಹಂಸದ್ವಯಂಗಳ್‌ ತರದಿಂ ಕಣ್ಣೆಯ್ಕೆ (ಕಾದಂಉ. ೧೪೮) ; 
ಕಣ್ಣೆಯ್ವ ಕೇಕಿಗಳಂತೆಯುಂ (ದಶಕು. ೧೧-೧೩); ಸತಿ ಕಾದಲನ ನಿಮಿರ್ದ 
ತೊಡೆಯ ಮೇಲೆ ಬಟಲ್ಪತ್ಯಾದರದಿಂ ಕಣ್ಣೆಯ್ದಳ್‌' (ನಳಚಂ. ೫೩೬). 
ಕಣ್ಣಯ್‌ : ಇರ್ವರುಂ ಶಿಥಿಲ ತನೂಪರಿರಂಭಣದಚ್ಚಲಕಿಯದೆ , . . 
ಕಣ್ಣಯ್ಸುರ್‌ (ಯಶೋಚ, ಅನುಬಂ,.೧೨೪). [ಕಣ್‌ * ಕೆಯ) 


ಕಣ್ಣಲ್ಲ ಕಣ್ಣೆಲ್ಲ (ನಾ). ಚೆಲ್ಲುನೋಟ; 


ಕಣ್ಣೊನೆ ೧೪೫೩, ಕಣ್ಣ ಡ 


ಕಣ್ಣೊನೆ (ನಾ). ೧. ಕಣ್ಣಿನ ಕೊನೆ, ತುದಿ; ಕಡೆಗಣ್ಣು : ಗಂಗೆ 


ಯಮುನೆ ಕಣ್‌ಗೊನೆಗೆ ಇಳಿದು ಸುಖದು1 ಖ ಹರಿಯುತಿಹುದು 


(ಸೂರ್ಯಪಾ. ೩೪-೭). ೨. ಕಡೆಗಣ್ಣಿನ ನೋಟ; ಅಪಾಂಗ | 


ವೀಕ್ಷಣ: ಈಶ್ವರನಂದು ತನ್ನ ಕಣ್ಣೊನೆಯೊಳೋಲಗಮಂ ವಿಸರ್ಜಿಸುತ್ತ 
(ಡೆಬಪು. ೩-೩೪) ; ಕಣ್ಣೊನೆಯೊಳಿಟ್ಟ ಸುತಿಚ್ಚಿಯಜಕಿತು ಇನಿವಾತಿನಿಂದ 
ಸೋಲಿಸಿ (ಕಂನವಿ. ೯-೧೫೫). [ಕಣ 4 ಕೊನ್ಶೆ) 


ಕಣ್ಣೊಳ್‌ (ಕ್ರಿ). ೧. ಕಣ್ಣನ್ನು ಸೆಳೆ; ಮನೋಹರವಾಗು:! 


*ಕಣ್ಣೊಳ್‌ - ದರ್ಶನೀಯೇ ೫ (ಶಮಧಾ); ನಳಿತೋಳ ಬಳ್ಳಳಿಕೆ 
ಕಣ್ಗೊಳೆ ಫಟ್ಟಮಗುಟ್ಟುವಂದೆಮಲ್ಲರೆದು ಮುಗುಟ್ಬುನಂದಮೆ ದಲೆ 
ನ್ನರ್ದೆಯಂ (ಪಂಸಭಾ. ೮-೬೦) ; ಚದುರೆತ್ತಣದಾಕೆಗೆಂದು ಕಣ್ಣೊಂಡ 
ನಿಲಾಸದಿಂ ನಗುವುದಲ್ಲಿಯ ವಾರೆನಿಲಾಸಿನೀಜನಂ (ಮಲ್ಲಿಪು. ೨-೫೫) ; 
ನಿಲಲಾಣ್ಣಾಲಕ್ಷ್ಮಿ ವಿಶ್ವಕ್ತಿತಿಪಮಕುಟಕೂಟಿಂಗಳೊಳ್‌ , , . ನಿಶ್ಚಲ 
ಲಕ್ಷ್ಮೀಕಾಂತೆ ವಕ್ಷಸ್ಥಳದೊಳ ಖಳ ಸಾಮ್ರಾಜ್ಯ ಸಂಪತ್ತಿ ಯೊಳ ಕಣ್ಣೊಳೆ 
ನಿಂದಂ ಸಂದುಪೇಂದ್ರರಿ (ನೇಮಿಪು. ೧೨-೨೮೮) ; ಗಿಳಿಗಳೆ ಪೂಡಿರ್ದ 
ಕುದುರೆ ತೆಂಗಾಳಿಯೆ 'ಕಣ್ಗೊಳೆ ತೇರೆಸಗುವಂ (ಕಬ್ಬಿಕಾ. ೨೦೯). 
೨. ನೋಡು (7): ಅವಳ ಸುಸಿಲಿನ ಸುಖವ ನೆಲೆ ಮೆಚ್ಚಿ ದಿನಿಜ 
ಲೋಕದ ನೆನಹನೀ ಕವಡಿಕೆಗೆ ಬಗೆಯನು ಮರುಳ್ಗೆವನವಳನಲ್ಲದೆ 
ಕಣ್ಣೊಳನು ಸಿಬಿರದೊಳು ಶಬರಿಯರ (ಸಾಳ್ವಭಾ. ೫-೧೨). "ಕಂಗೊಳ್‌' 
ಪರಾ. [ಕಣ್‌ + ಕೊಳ್‌] 
ಕಣ್ಗೊಳಿಸು, ಕಣ್ಣುಗೊಳಿಸು (ಕ್ರಿ). ೧. ಕಣ್ಣನ್ನು ಆಕರ್ಷಿಸು; 
ಮನೋಹೆರವಾಗು: ಯುವರಾಜನುರಸ್ಥಳದೊಳ್ಳುಕ್ತಾವಳಿ `ಕಣ್ಗೊಳಿ 
ಸುಗುಂ (ಕಾದಂಉ. ೧೧೭); ಕಣ್ಗೊಳಿಸುಗುಮಾಕೆಯ ವಿನೀಳ ಕಬರೀ 
ಭಾರಂ (ಸುಕುಮಾ. ತಾ ಕಣ್ಣು ಗೊಳಿಸು: ೨. ಕಣ್ಣಿಗೆ ಕಾಣು 
ವಂತೆ ಮಾಡು; ಪ್ರತ್ಯಕ್ಷವಾಗಿ ತೋರಿಸು: ಮುನಿಯು ಕುಳಿತಾ 
ಸನದ ತಾಣದೆ eS ಭೂತನಯೆ ನಿನ್ನಾ ಚರೆಣಪರಿಶುದ 
ತೆಯ ವಿಷಯದಲಿ ಇನಿಯನೆದುರಲಿ ಕೂಡಿದಂಧೀ ಎಸಕ ಪ್ರತ್ಮಯ 
ಗಾಣುವಂತೀ ಕ್ಷಣಕೆ ನಿಃಸಂದೇಹನಾಗಿಯೆ ಕಣನ್ಹಿಗೊಳಿಸುವದು 
(ರಘುವಂ. ೧೭೮). "ಕಂಗೊಳಿಸು' ಪರಾ. [ಕಣ್ಣೊಳ್‌ + -ಇಸ್ಕು] 
ಸರಸನೋಟ , ಕಣ್ಣಿನ 
ವಿಲಾಸ: ನೀನವನೊಳ್‌ ಕಣ್ವಲ್ಲದೆ ಪೋಗಿ ನೆರೆದು ಮೆಲ್ಲನೆ ಬಂದೈ (ಪುಷ್ಪಪು. 
೮-೧೧೫); ಚ ಟ ವರ್ಗಕ್ಕೆ ತೃತೀಯತ್ವಮೆಂದುಮಿಲ್ಲದುದರ್ಕೆ :- 
ಕಡುಚಾಗಿ, ಕಣ್ತಲ್ಲಂ (ಶಮದ. ೬೫ ಪ್ರಯೋ). ಕಣ್ಣೆಲ್ಲ: “ಕಣ್ಣೆಲ್ಲ 
ಮೆಂದು ಸರಸಾಲೋಕನಂ (ಕಶಸಾ. ೨೬-೫೭೯); ಸೊಗಯಿಸೀ 
ರೂಪಮಾ ಬಣ್ಣಮಿಾ ಮೆಯ್ಸಿರಿ ಕಣ್ಣೆಲ್ಲಮಾ ಭಾವಕನೊಗೆಯನೆನಲ್ಲಾಂತೆ 


ಕಣ್ಣೆಡ್ಡ ಮೂದಳ್‌ (ಲೀಲಾವ. ೩-೪೭); ಹಾರಂ ತೂಗೆ ಕಣ್ಣೆಲ್ಲಮಲ್ಲುಗೆ |35 


ಪೊನ್ನೋಲೆ ಕದಂಪನಪ್ಪಳಿಸೆ (ಜಗವಿ. ೧೦-೧೦೦). [ಕಣ್‌ ಹಲ್ಲ) 
ಕಣಿ ಕ ಪುಟು, ಕಣ್ಣು ಚಿಮುಟು, ಕಣ್ಣುಚಿವುಟು (ಕ್ರಿ). ಕಣ್ಣು 
ನಟುಕಿಸು; ಕಣ್ಣಿ ಕ್ಲಿನಿಂದ ಸನ್ನೆ ಮಾಡು ; ಕಣ್ಣುಹೊಡೆ : ಚಕ್ರ 


ರತಿಯೆ ನೋಡುತ ಚಿಕ್ಕೆ ಕಣ್ಣಿ ಪ್ರಟುವವು (ಉ ಯ್ಯಾ ಲೆ. ೯-೪). 


ಕಣ್ಣುಚಿಮುಟು : (ಕ). ಕಣ್ಣು ಚಿವುಟಿ: ಬಣ್ಣಗೊಂಡು ಬಗೆ |40 


ಬಗೆಯಲಿ ಕಣ್ಣುಚಿವುಟ ಕರೆದುಹೋದ ಕನಸುಗಳೇ ಬನ್ನಿ (ನಾದಲೀ. 
೧೫-೬). [ಕಣ್‌ + ಚಿವುಟ್ಟು (೮ ಚಿವುಂಟು)) 
ಕಣ್ಣೆ ಲ್ಲ "ಕೆಣ್ಬಲ್ಲ? ನೋ. 
ಕಣ್ಣಿ ಂಕೆ (ನಾ). ಕಣ್ಣಿನಿಂದ ಬೆದರಿಸುವುದು. 
ಕಣ್ಣ ಂಕೆಜಂಕಿಸು ಎ ಕಣ್ಣಿನಿಂದ ಬೆದರಿಸು: 


ಜಂಕಿಸುತ * ** ನಿಂದ (ಹೆಬ್ಬೆರ. ೧೦-೪). [ಕಣ್‌ + ಜಂಕೈ) 


|35 


ಕೌರವಂ ಕಣ್ಣಂಕೆ |45 


ಕಣ್ಣರ್ಬು (ನಾ). - ಕಣ್ಣಂಕೆ : ಜಲರುಹನಾಭಂ ಕಂಡೆರ್ದೆಕಲಂಕಿ 
ಕಣ್ಮರ್ಬು ಜರ್ಬಿದಂ ಗಾಂಡಿವಿಯಂ (ಗದಾಯು. ೮-೩೦). 
[ಕಣ್‌ + ಜರ್ಬು (೮ ಜರ್ವು)] 
ಕಣ್ಣಾಡೆ, ಕಣ್ಣುಜಾಡು (ನಾ). ೧. ಕಣ್ಣಿನ ಜಾಡು; ದೃಷ್ಟಿಪಥ 
5! (ಕಿ). ೨. ಕಂಡೂ ಕಾಣದಂತಿರುವುದು; ಕಣ್ಣೊ.್ಸಿಗೆ; ಪರೋಕ್ಷ 
ಸಮ್ಮತಿ (ಸ್ಕಾಂಡರ್‌). ಕಣ್ಣು ಜಾಡು : ೧. ಮೃಗ ನಮ್ಮ ಕಣ್ಣು ಜಾಡಿ 
ನಿಂದ ತಪ್ಪಿಸಿಕೊಂಡಿತು (ರೂಢಿ). [ಕಣ್ಣ + ಜಾಡೈ] 
ಕಣ್ಣಾಣ್ಮು (ನಾ). ಕಣ್ಣಿನ ಜಾಣತನ; ಕಣ್ಣುಸನ್ನೆ: ಮಾಣವಳಮ 
ನೊಯ್ಯನೆ ಕಣ್ಣಾಣ್ಮಿಂ ಪೆಜಅನೂಂ ಕಿ ಗುರುಕುಚಾಗ್ರದೊಳಾದಂ 
0 ಮೇಣೊಂದಿಸಿ ಸೋರೆಯನದೊರ್ನೆೇಣಾಕ್ಷಿ ಪಳಂಚಿದಳ್‌ ಮಿಸುಸ 
| ಕಿನ್ನರಿಯಂ (ಉದ್ಭಟ. ೧೦-೪೯). [ಕಣ್‌ + ಜಾಣ್ಮು] 
ಕಣ್ಣಿಟ್ಟ (ನಾ). ಕಣ್ಣಿನ ರೆಪ್ಪೆಯ ಮೇಲೆ ಆಗುವ ಬೊಕೆ; ಕಣ್ಣು 
ಕುಲಕ (ಕಿ). [ಕಣ್‌ + ಜಿಟ್ಟ್ಯ) 
ಕಣ್ಣೊಡರ್‌ . (ನಾ). ಕಣ್ಣಿನ ಕಾಂತಿ (?): ರೂಪುಗರೆದಿರ್ದೊಡ 
15 ಮಾತನ ರೂಪಿದೊಂದು ಕಣ್ಣೊ ಡವೆನೆ ಬೇಜದೊಂದು ಬಗೆಗಿಕ್ಕಿದ ಬಕ್ಕೆನೆ 
ವಶ್ಶದೊಂದು ಕ[ಪಾಠಾಂ. ತ)ಹ್ಹೊಡರೆನೆ ನೋಟ್ಬ ನೋಟಕರ ಕಣ್ಣೊಳ 
ಗಾದುಡು ಕಣ್ಣಪಾಪೆವೋಲ್‌ (ಪಂಕಾಮಾ, ೩-೩೯) ; ಕಣ್‌ - ಸೊಡರ್‌, 
ಕಣ್ಣೊಡರ್‌ (ಭಾಷಾಭೂ. ೩೩ ಪ್ರಯೋ). [ಕಣ ಸೊಡರ್‌] 
ಕಣ್ಣ (ನಾ). ಒಂದು ನಾಡಿನ ಹೆಸರು: ಕಣ್ಮವಿಸಯೇ ಕನ್ನು ಗುಳ್ನಾಮ 
20 ಗ್ರಾಮ (me. VI, ೭೭-೩೧; ?). 2) 
ಕಣ್ಣಂಗೊಳೆರಸ (ನಾ). ಒ ಬ್ಬಾತ ನ ಹೆಸರು: ಪುತ್ತೂಕೊಳು 
ಕಣ್ಣಂಗೂಳರಸ ಕನಕಾರಿಗೆ ಮೂಗೊಳಂ ಕಟನಿ ಭಗವತಿಗೆ ಕೊಟ್ಟೋದ 
ಅವೋಪ್ಪಣ್ಸ್‌ ಮಹಾಪಾತಕನಕ್ಕುಂ (ಎಕ. ೫, ಕೊ (ಲಾರ. ೨೩೦-೮; 
ಸು. 750). [ಕಣ್ಮಂಗೂಳ್‌ + ಅರಸ] 
ಕಣ್ಣಂಜಿಕೆ (ನಾ). ಕಣ್ಣಿನ ನೋಟದಿಂದುಂಟಾಗುವ ಹೆದರಿಕೆ, 
| —ಭಯ : ಕಪ್ಪವನು ಅರ ಕಣ್ಣಂಜಿಕೆಗೆ ತೆತ್ತರು ಧಾರುಣೀವಲ್ಲಭರು 
(ನಿಭಾಗ. ೧-೧೦-೩೩). [ಕಣ್‌ 4 ಅಂಜಿಕೆ) 
| ಕಣ್ಣಂದೊಲಲಿ, ಕಂದೊಳಲಿ, ಕಣ್ಣೊಟಲಿ (ನಾ). ೧. ಕಣ್ಣಲ್ಲಿ 
| ಸುತ್ತುವ ಗುಡ್ಡೆ; ಕಣ್ಣುಗುಡ್ಡೆ: ಇತ್ವಕ್ಕೆ:- ಕಣ್ಣಂದೊಲಲಿ 
30] (ಶಮದ. ೧೬೨ ಪ್ರಯೋ). ಕಂದೊಳಲಿ: ೨. ಗುಂಗುರು; ನೊರಜು; 
ನುಸಿ: ಮಾನಿನಹಣ್ಣಿನ ಕಾಲದಲ್ಲಿ ಕಂದೊಳಲಿಗಳ ಕಾಟ ಬಹಳ 
(ರೂಢಿ). ಕಣ್ಣೊಲಲಿ: ೧. ಕಣ್ಮಂದೊಟಲಿ, ಕಣ್ಣೊಲಲಿ (ಶಬ್ದಾನು. 
೩೪೬ ಪ್ರಯೋ). [ಕಣ್‌ 4 ತೊಟಲ್‌ * ಣ್ಯ] 
ಕಣ್ಣಕುಲಾ (ನಾ). ಒಬ್ಬಾತನ ಹೆಸರು: ಶ್ರೀ ಕಣ ಣ್ನ£ಣ್ಣ]ಕುಟ್‌ ಅರೆಸ 
(ಎಳ. ೫, ಗೋರೀಬಿ. ೭೪-೧; ಸು. 900). [21 
ಕಣ್ಣ ಚಿ (ನಾ). ಒಬ್ಬಾತನ ಹೆಸರು: ಸನ್ನವರದರ ಕಣ್ಣಚಿಯುಂ 
(ಎಇ. 1X, ೨-೧೧ ; 800). [?) 
ಕಣ್ಣಚ್ಚಿ (ನಾ). ಕಣ್ಣಿಗೆ ಇಡುವ ಕಾಡಿಗೆ (?) : ಮತ್ತೆ ಮಾದಾಂಬಿಕೆಯ 
ಮಜ್ಜನಂಗೈಸಸುತಂ ಚಿತ್ತಾವಲರುತಲೊಗೆದದೊಟಿಮಂ ನುಡಿಸುತಂ 
ಬಿತ್ತರದ ಕಣ್ಮಚ್ಚಿಯನ್ನೆಚ್ಚು ಹಳದಿಯ ೦ ವಿಸ್ತರದಿ ಮೈಗೆ ಪೂಸಿ 
(ಲಿಂಗಪು. ೨೦-೩೧). [ಕಣ್‌ + ಅಚ್ಚಿ?) 
ಕಣ್ಣಡ, ಕನ್ನಡ್ಕ (ನಾ). ೧. ಕಣ್ಣಿಗೆ ಕಟ್ಟಿಕೊಳ್ಳುವ ಅಡ್ಡ 
ಪಟ್ಟಿ; ನೇತ್ರಬಂಧ: ಐವರು ಕೊಡಗೂಸುಗಳ ಕಣ್ಮಿಂಗೆ ಕಣ್ಣಡವ 
[ಪಾಕಾಂ. ಕನ್ನಡವ, ಕನ್ನಡಕವ] ಕಟ್ಟುತ್ತಿಹುದ ಕಂಡೆ 
(ಅವ ಚಂ. ೫೦-೨೧೧); ಕಾಯವೆಂಬ ಕಣ್ಮಡವಿಲ್ಲ ಪ್ರಾಣವಿಲ್ಲವಾಗಿ 
ಮನನೆಂಬ ನೆನಹಿಬ್ಲ ಅನುಭಾವನಿಲ್ಲವಾಗಿ (ಚನ್ನವ, ಕ. ೬೦೬-೧೩೫೪). 


ಕಣ ಡಕ 


ಕನ್ನಡ್ಕ: ೧: ಕನ್ನಡದೈವರು ಹೆಣ್ಣುಗಳ ಚೆನ್ನಾಗಿ ಕಟ್ಟಿದಳು ಕಣ್ಣು 
ಗಳ (ಶಿವಗೀ. ೧೪೨-೭೨೨). ೨, [ವೀಶೈ] ಲಿಂಗಕ್ಕೆ ಎಡೆಮಾಡುವಾಗ 
ಕಣ್ಣಿಗೆ ಮರೆಯಾಗಿ ಕಟ್ಟುವ ತೆರೆ: ಮಧ್ಯದಲ್ಲಿ ಕರ್ಮವೆಂಬ 
ಕನ್ನಡವ ಕಟ್ಟಿದಲ್ಲಿಯೂ ನಿನ್ನ ಜ್ಞಾನೋದಯದಿಂದ ನಿನ್ನನೀ ತಿಳಿದೆ 
ಯಲ್ಲದೆ ಅನ್ಮರ ಕೈಯಲ್ಲಿ ಆಗದು (ಶೂನ್ಯ ಸಂ. ೨೯-೧೭). 
[ಕಣ್‌ + ಅಡ್ಕ (೮ ಅಡ್ಡ) 
ಕಣ್ಣಡಕ, ಕನ್ನಡಕ್ಕ (ನಾ). ೧. ಕಣ್ಣಡ ೧: ಸಾರಾಸ್ಟ್ರ 
ಸೋಮೇಶ್ವರಾ ನಿಮ್ಮ ಕಾಣದೆ ಕಣ್ಣಡಕದ ಕಣ್ಣಿನಂತೆ ಕಣ್ಣೆನಿಸಿ ಕೆಟ್ಟಿ 
ನಯ್ಯ (ಅದವ. ಹ. ೧೫-೩೨); ಕರಮೆಸೆವ ಘೋಣಾಗ್ರದೊಳಗೆ ಬೆಳ 
ನಡೆಗಳಂ ಧರಿಸಿ ಕಣ್ಣಡಕಂಗಳಂ ತಾಳ್ನು (ಆರಾಚ. ಆ-೩೪). 
೨. -ಕಣ್ಣಡ ೨: ಪರನೆಂಬ ಮೇಲೋಗರವಸಿಕ್ಕಿ ಬೆಳಗು ಕತ್ತಲೆ 
ಯೆಂಬ ಕಣ್ಮಡಕವ ಕಟ್ಟ ಲಿಂಗವ ಆರೋಗಣೆಯ ಮಾಡಿಸಿ (ಅವಚಂ, 
೧೫೫-೭೧೧). ಕನ್ನಡಕ: ೧. ಐವರು ಕೊಡಗೂಸುಗಳ ಕಣ್ಣಿಂಗೆ 
ಕನ್ನಡಕವ [ಪಾಠಾಂ. ಕಣ್ಣಡವ, ಕನ್ನಡವ] ಕಟ್ಟುತ್ತಿಹುದ ಕಂಡೆ 
(ಆವಚಂ. ೫-೨೧೧). (ಕಣ್‌ -- ಅಡಕ] 
ಕಣ್ಣಡಿಗೆ (ನಾ). ಅಡಿಯಲ್ಲಿ ಕಣ್ಣುಳ್ಳವನು; ಶಿವ: *ಕಣ್ಣಡಿಗಂ 
ತಿಸುಳಿ... ಐಮೊಗೆಂ- ಈ ೩೩ ಈಶ್ವರಂಗೆ ಪೆಸರ್‌? (ಕಶಸಾ. 
೧-೧); *ಮಿಗಗೈೆಯಂ ಕಣ್ಣಡಿಗಂ ಮಿಗೆ ಸೊಡಬಲಿವನೆಯನೀಸರೆಂ 
ಬೆಳ್ಳಡಿ... ಮಾದೇವ3 (ಕವಿಕಂ. ೧೬). [ಕರ4 ಅಡ್ಮಿ + -ಗೃ] 
ಕಣ್ಣಡಿಯ (ನಾ). - ಕಣ್ಣಡಿಗ: “ಗನಹ ಮಾದೇವ ಕಣ್ಣಡಿಯ ಕರಿ 
ಗೊರಲ. , .ಈಶ್ವರನ ನಾಮ? (ಶಬ್ದಮಂ. ೪). [ಕಣ೯*- ಅಡಿ4 -ಅ,] 
ಕಣ್ಣನೂರು (ನಾ). 'ಒಂದು ಊರಿನ ಹೆಸರು: ಕಣ್ಣನೂರು 
ಮಣಿಯೂರ ಚತುಸ್ಸೀಮೆಯಿನ್ದೊಳಗಾದ ಬಿತ್ತ ಕಟ್ಟುಮ ಕೊಟ್ಟಂ 
(ಎಕ. 20, ಬೌರಿಂಗ್‌, ೪-೩; ಸು. 950). 
[ಕಣ್ಣ * ಊರ್ಕು (ಆ ಊರ್‌)) 
ಕಣ್ಣಪ್ಪರಸೆ (ನಾ). ಒಬ್ಬಾತನ ಹೆಸರು: ಬಾಣಿಗಾರಾ ಕಣ್ಣಮ್ಮನ್‌ 
ಪ್ರಿಥಿನೀ ಗೋಸಾಸಿ ಕಣ್ಣಪ್ಪರಸರೆ ಮಗನ್ಹಿ * (ಎಕ. ೪1, ಶಿಕಾರಿ. 
೪೫-೪೧; 890). [ಕಣ್ಣಪ್ಪ * ಅರಸ್ಮ) 
ಕಣ್ಣಪ್ಪು (ನಾ). ಕಣ್ಣೀರು: ಕಣ್ಮಪ್ಪುವಂ ತೊಡೆವಂ ಬಿಡದೆ ಕಣ್ಣಪ್ಪ 
ದೇವನು (ಬಸಪು. ೧೮-೫೭). [ಕಣ್‌ + ಅಪ್ಪು] 
ಕಣ್ಣಬ್ಬರಸಿ (ನಾ). ಒಬ್ಬಾಕೆಯ ಹೆಸರು: ಕಣ್ನಓಣ್ಣ2 ಬ್ಬರಸಿಯ ತಮ್ಮ 
ಚಾನಯ್ಯನುಂ (ಎಕ. 11, ೪೬೬-೧; 1000). (ಕಣ್ಣಬ್ಬೈ + ಅರಸಿ]. 
` ¢ > ' 
ಕಣ್ಣಮ "ಕಣ್ಣಮ್ಮ' ನೋ. 
ಕಣ್ಣಮಂಗಲ "ಕಣ್ಣವಂಗಲ? ಕೋ. 
ಕಣ್ಣಮಯ್ಯ "ಕಣ್ಣಮ್ಮಯ್ಯ' ನೋ. 35 
ಕಣ್ಣಮ್ಮ, ಕಣ್ಣಮ (ನಾ). ಒಬ್ಬಾತನ ಹೆಸರು: ,ಕೋಸಿಗವಳ್ಳಿ ಯ 
ಕಣ್ಮಮ್ಮಂಗ ಹಿಟ್ಲುವಟ್ಟಿಗಂ ಪುಟ್ಟದ ಕನ್ನಯನ್‌ (ಎಕ. ೪111, ಸೊರಬ. | 
೪೪-೬; 911). ಕಣ್ಣಿಮೆ: ಕಣ್ಣಮನ ಜಾಣ್ಣುಡಿ ಪಂಪನ ರೀತಿ! 
(ಜಗವಿ. ೧-೧೦). [ಕಣ್ಣು * ಅಮ್ಮ] | 
ಕಣ್ಣಮ್ಮುಯ್ಯ, ಕಣ್ಣಮಯ್ಯ (ನಾ). ಒಬ್ಬಾತನ ಹೆಸರು : ಕಣ್ಣ 40 
ಮ್ಮಯ್ಯನ ಮಗ ನಿರುಗಮ್ಮಯ್ಯೂನುಂ (ಎಕ. ೫, ಕೋಲಾರ, ೫೭-೭; | 
925). ಕಣ್ಣಮಯ್ಯ : ಕಣ್ಣಮ[ಪಾಠಾಂ. ಪ]ಯ್ಯನ ಕಡುಜಾಣ್‌ 
ರನ್ನನ ಮೆಯ್ಸಿರಿ (ಕಬ್ಬಕಾ, ೪).  [ಕಣ್ಣಮ್ಮ 4 ಅಯ್ಯ] | 
ಕಣ್ಣಯ್ಯ (ನಾ). ಒ ಬ್ಭಾತ ನ ಹೆಸರು: ನಾಗಮಯ್ಯನ ಮಗಂ; 
ಕಣ್ಣಯ್ಯನುಂ ಸಂಕರಯ್ಯ್ಮನುಂ (ಎಕ. ೫, ಚಿಂತಾಮ. ೪೩-೧೪ ; 9607). 45 


(ಕಣ್ಣ + ಅಯ್ಯ] | 


ಲಾ 


ಟು 
೦ 


ಮಾ 
ಬ ಅ - 
೦ ಕ [37 ೦ 


4 


ಕಣ್ಣಳವು 


ಕಣ್ಣರಳಿಸು (ಕ್ರಿ). ಕಣ್ಣನ್ನು ಅರಳಿಸು, --ಹಿಗ್ಗಿಸು: ಸೂರ್ಯ 
ಚಂದ್ರ ಚಿಕ್ಕೆ ಕೋಟ ಕಣ್ಣರಳಿಸಿ ನೋಡಿವೆ (ನೆಲಮು. ೨೪); ಅವನನ್ನೆ 
-ಕಣ್ಣರಳಿಸಿ ನೋಡುತ್ತ (ಪುನರು. ೨೭೬). 
[ಕಣ್ಣು (ಆ ಕಣ್‌) + ಅರಳಿಸು (ಆ ಅಲರಿಸು)] 
ಕಣ್ಣರಳು (ಕ್ರಿ). ಕಣ್ಣು ಅರಳು, ಹಿಗ್ಗು. ೨. (ಆಲಂ) ಆನಂದ 
ವಾಗು : ಮಗುವನ್ನು ನೋಡಿ ತಾಯಿಗೆ ಕಣ್ಣರಳಿತು (ರೂಢಿ), 
[ಕಣ್ಣು (೮ ಕಣ್‌) + ಅರಳು (ಆ ಅಲರ್‌)] 
ಕಣ್ಣರಿಕೆ (ನಾ). ಸಾಕ್ಷಾತ್‌ ಲಕ್ಷ್ಯವಹಿಸುವಿಕೆ; ಪ್ರತ್ಯಕ್ಷನಾದ 
ಮೇಲ್ವಿಚಾರಣೆ; ದೇಖರೇಖಿ (ಉಕ): ತಮ್ಮ ಕಣ್ಣರಿಕೆಯಲ್ಲಿಯೆ 
ಬೆಳೆದ ಹುಡುಗಿ (ಹೊಸಕ್ಸಿ. ೧೮೯); ಶಂಕರ ರಾಯರ ಕಣ್ಣರಿಕೆಯಲ್ಲಿಯೆ 
ತನ್ನ ವಿದ್ಯಾಭ್ಯಾಸ ಸಾಗಿತ್ತು (ಕಮನೆ. ೨೬); ಸತ್ಯಸೂರ್ಯನ ಇದಿರು 
ಗೊಂಡು ಕಣ್ಣರಿಕೆಯಲಿ ಗರುಡನೊಲು ಅಮೃತಕ್ಕೆ ಹಾರುತಿಹುದು 
(ಜೀವಲ. ೭೩-೧೫). [ಕಣ್ಣು (ಆ ಕಣ್‌) + ಅರಿಕೆ (ಎ ಅಜಕಿಕೆ)] 
ಕಣ್ಣರ್ತಿ (ನಾ). ಕಣ್ಣಿಗೆ ಪ್ರೀತಿ; ನೇತ್ರಾನಂದ: ಕಣ್ಣರ್ತಿ ಮಿಗೆ 
ನೋಡಿ ನಗುತ ಹರಸಿದಳು ಬಣ್ಮವಣ್ಣಿಗೆಯೊಳೇನೆಂಬೆ (ಭರಚ. ೩೫-೭೫). 
[ಕಣ್‌ + ಅರ್ತಿ; (೮ ಅಲಿ) 
ಕಣ್ಣಲೈ (ಕ್ರಿ). ಕಣ್ಣಿಗೆ ತಾಗು, —ಸ್ಬುರಿಸು ; ದೃಷ್ಟಿಗೋಚರ 
ವಾಗು: *ಕಣ್ಣಲೆ [ಪಾಠಾಂ. ಕಣ್ಣಲ, ಕಣ್ಮಲೆ]ದುದೆಂದು ಪೊಡಕರಿಸಿತು” 
(ಶಮದ. ಪರಿ. ೨); *ಪೊಜ್ಚಲಗಿಸಿತೆಂದು ಕಣ್ಣಲ[ಲೆ] ದುದು? (ಕಬ್ಬಿಳ್ಳೆ. 
೭೮). [ಕರ್ಣ + ಅಲೆ] 
ಕಣ್ಣನಂಗಲ, ಕಣ್ಣಮಂಗಲ (ನಾ). ಒಂದು ಪ್ರದೇಶದ ಹೆಸರು: 
ಕಣ್ಣವಂಗಲದ ರಾಮೇಶ್ವರದೇವಗೆ (ಎಕ. ೪1, ತರೀಕೆ. ೬೭-೫ ; 868). 
ಕಣ್ಣಮಂಗಲ: ಕಣ್ನ£ಣ್ಣ3 ಮಂಗಲದೊಳ್ವಸದಿ ಮಾಡಿಸಿ ಆ ಬಸದಿಗೆ 
ಕೊಟ್ಟಿ ಮಣ್ಣು (ಎಕ. ೫, ಕೋಲಾರ. ೯೦-೮೫ ; 903). 
[ಕಣ್ಣ + ಮಂಗಲ) 
ಕಣ್ಣವಲ್ಲಿ (ನಾ). ಕುದುರೆಗಳಲ್ಲಿ ಒಂದು ಬಗೆ: ಎಲಚಯ ತನಿವಣ್ಣಿನ 
ಮರಿಯಾದೆಯ ಕುದುರೆಗೆ ಬೆನ್ನ ನಿಟ್ಟಿಲುವಿಡಿದು ಬಾಲಪರಿಯಂತರ 
ವಂದೆ ರೇಖೆ ಕರಿದಾಗಿಯಿರ್ದಡಂ ಅದಂ ಕಣ್ಣವಲ್ಲಿಯೆಂಬರು?(ಅಶ್ವವೈ. 
೨-೨೦ ಟೀಕೆ). [?] 
ಕಣ್ಣವೊಳ್ಳಿ (ನಾ). ಒಂದು ಪ್ರದೇಶದ ಹೆಸರು: ಶ್ರೀ ಗೋ[ಪಾ]ಲರ 
ಸರ್‌ ಕಣ್ನ (ಣ್ಣ) (ವೊಳ್ಳಿ ಯ 0) ದುಷ್ಟನಿಗ್ರಹ ಶಿಷ್ಟಪ್ರತಿಪಾಳನದಿ 
ಸುಖ ದಿನಾಳುತ್ತಮಿರೆ (ಸೌಇಇ. XX, ೨೭-೧೧ ; 1041). 
[ಕಣ್ಣ + ಸಳ್ಳಿ, 2) 
ಕಣ್ಣಳತೆ (ನಾ). ಕಣ್ಣಿಗೆ ಕಾಣುವಷ್ಟು ದೂರ: ಕವಿವ ಕಾದುವ 
ಕೌಣಪರೆ ಕೋಳಾಹಳಿಕೆಗಳ ಕಾಣೆನ್ಸೈ ಕಣ್ಮಳತೆಯಲಿ ಕುಂಭಿನಿಯ 
ವಿವರಣವ (ತೊರರಾ. ೩-೬-೧೨) ; ಆ ಮನೆ ಕಣ್ಣಳತೆಯಲ್ಲೇ ಇದೆ 
(ರೂಢಿ). [ಕಣ್‌ + ಅಳತೆ] 
ಕೆಣ್ಣಳೆನಿ (ನಾ). - ಕಣ್ಣಳತೆ: ಕಣ್ಮಳವಿಯಲಿ ಕಂಡನಪ್ರತಿಮಯತಿ 
ರಾಯ ಫಶುಪತಿ ಶಿವನ ನುತಪ್ರಭಿಯನು (ಹಚಕಾ. ೫-೫೬); ಕಣ್ಣಳವಿ 
ನಾಚಿಯೆಲಿ ಅವಿತು ನವಭೂಖಂಡ ಗತಜನ್ಮದಭಿಲಾಸೆಯಂತೆ ದ 
ಕಣ್ಣನ್ನೆಗೈದಿತ್ತು (ನವ್ಯಧ್ವ. ೧-೧೭). [ಕಣ್‌ + ಅಳವಿ] 
ಕಣ್ಣಳವು (ನಾ). ಕಣ್ಣಿಗೆ ಯೋಗ್ಯವಾದದ್ದು; ನೋಡುವುದಕ್ಕೆ 
ತಕ್ಕದ್ದು: ಕಣ್ಣಳನಿದಲ್ಲಬಲೆ ಕೇಳ್‌ ದೀಕ್ಷೆಗೊಂಡಿರ್ಪನಣ್ಣದೇವಂ 
ತಾನುಮನ್ನೆಗಂ ಪ್ರತಿಯಾಗಿ ಪೆಣ್ಣೊಳ್‌ ಬೆರೆಯೆನೆಂದು ಪೊಜಮಟ್ಟಿ ನಶ್ವ 
ರಕ್ಷೆಗೆ (ಚೈಮಿಭಾ. ೧೬-೧೭). “ಕಣ್ಣಿನ ಸುಖ” (ಜೈಮಿಭಾ. ಟೀಕೆ). 
(ಕಣ್ಣ್‌ 4 ಅಳವು) 


ಕಣ್ಣಾಚಾರಿ (ನಾ). ಒಬ್ಬಾತನ ಹೆಸರು: 


ಕಣ್ಣಳಿ. 
ಕಾ 


ಕಣ್ಣಳಿ (ಕ್ರಿ). ೧. ಕಣ್ಣು ಹೋಗು, ಇಂಗು. ೨. (ಆಲಂ) ವಿವೇಕ 
ನಿಲ್ಲದಂಶಾಗು; ಮತಿಗೆಡು: ಕಣ್ಣಳಿದ ಕಾಪಥನವೊಲು ಮನ ಬಣ್ಣ 
ಬಿಡುತಿದೆ ಬುದ್ಧಿ ಚಿಂತೆಯ ಕಣ್ಣಿಯಲಿ ತಾ ಕಟ್ಟುವಡೆದೆನೆ ಶಿವಶಿವಾ 
(ತೊರರಾ. ೩-೯-೧೩). [ಕಣ್ಣ + ಅಳ್ಳಿ (ಆ ಆಲಾ,)] 
ಕಣ್ಣಳಿಸು (ಕ್ರಿ). ೧. ಕಣ್ಣುಗಳನ್ನು ಕಳೆ, --ಇಂಗಿಸು. ೨. (ಆಲಂ) 
ನಿವೇಚಕೆಯನ್ನು ಕಳೆದು ಕೊಳ್ಳು, ವಂತೆ ಮಾಡು; ಬುದ್ಧಿ ಕೆಡಿಸು: 
ನಗುನಗುತೆಳೆದುಕೊಳ್ಳುವಳು NSA ರುದ್ರ ಮಾಯೆಯವಳು. 
ಮದಹಿಡಿಸಿ ಮರುಳ್ಗೊಳಿಸಿ, ಇರುಳುಗವಿಸಿ, ಮುಚ್ಚುವಳು, ಕಣ್ಣಳಿಸಿ, 
ಮಣ್ಗೊಳವಳು (ಪಾರಸಿ. ೭-೧೪೬). [ಕಣ್‌ 4 ಅಳಿಸ್ಕು(ಲ ಆಲಕಿಯಿಸು)] 
ಕಣ್ಣಅಸು (ಕ್ರಿ). ಚೆನ್ನಾಗಿ ಹುಡುಕು; ಪರೀಕ್ಷಿಸು: ತೊಆಕಿಯದಿಹ 
ಪೂಜಾರಿಗಳ ಕಣ್ಣಲಸಿ ನೋಡ (ಪಾಠಾಂ. ಕಣ್ಣರಿಸಿ ನೋಡ, ಕಣ್ಣಟಕೆ 
ಮಾಡ]ಲ್ಯಂಜಿ ದೃಷ್ಟಿಗೆ ನೆಆಕಿ ಕರಾಗ್ರವನಡ್ಡವಿಡುತಂ ಮಂಟಪ 
ದೊಳಿರ್ದು ಹೊಜವಡುತ (ಬಸಪು. ೨೬-೨೯). ` [ಕಣ್‌ + ಅಜಸ್ಯು]) 
ಕಣ್ಣ (ಕ್ರಿ). ೧. ಇಂಗಿತವನ್ನು ತಿಳಿ: ಆ ರಮ್ಮನದಿಯ ಚೆಲ್ವ 
ನಿಳಾರಾಮಾರಮಣನಟಸ್ತಿ ಯಿಂ ನೋಡುವಿನಂ ಸಾರಥಿ ಕಣ್ಮಜಕದೊಯ್ಯನೆ 
ತೇರಂ ಕೊಸೆಗೊಂಡು (ಆದಿಪು. ೧೧-೫೭) ; ಮಹಾಶ್ವೇತೆಯ ಕಣ್ಣಜಸಿದು 
* ಪ್ರತೀಹಾರಿಯರ್‌' ನಿವಾರಿಸುತ್ತಮಿರ್ದರ್‌ (ಕಾದಂಉ ೪೬); 
ಕಣ್ಣಜಕದು ಸೇವೆಯ ಮಾಳ್ಪರಮರಿಯರು (ಸಾಳ್ವಭಾ. ೨೦-೩೩) 
೨. (ಆಲಂ) ವಿವೇಚನೆಯಿಂದ ಕೂಡಿರು; ವಿವೇಕವಂತನಾಗಿರು: 
ಕಾಮಿ ಕಣ್ಣಿ[ಣ್ಣ3 ಆವನಲ್ಲು (ಅನಂಪು. ೧೧-೪೪). [ಕಣ್‌ + ಅಜಿ) 
ಕಣ್ಮಾಚಾರಿಯ ಲಿಕಿತಂ 
(ಎಕ. ೪11, ಶಿಕಾರಿ. ೪೫-೪೭; 8907). [ಕಣ್ಣು * ಆಚಾರಿ) 
ಕಣ್ಣಾಶಿತಡಾಗೆ (ನಾ). ಒಂದು ಕೆರೆಯ ಹೆಸರು: ಕರ್ಣ್ನಾಣ್ಣಾ3 
ತಿತಡಾಗ ಪಶ್ಚಿಮದಿಗ್‌ಭಾಗ (ಮೈಆರಿ. ೧೯೩೫, ೪೦-೬೩; 951). 
(ಕಣ್ಣಾತ್ಕಿ * ತಡಾಗ) 
ಕಣ್ಣಾಮುಚ್ಚಾಲೆ *ಕಣ್ಮುಚ್ಚಲೆ' ನೋ. 
ಕಣ್ಣಾ ಮುಟ್ಟಿ ಕಣ್ಣಾಮುಚ್ಛೆ (ನಾ). ಒಬ್ಬರು ಕಣ್ಣುಮುಚ್ಚಿ 
ಕೊಂಡು ಇತರರು rE ಮೇಲೆ ಕಣ್ಣಿ ಕರೆದು ಅವರನ್ನು, 
ಹುಡುಕುವ ಆಟ: ಈ ಕಣ್ಣಾಮುಚ್ಚಿ ಪದವನ್ನು ಕಟ್ಟುವ ಕಾಲಕ್ಕೆ( ಸಣ್ಣಕ. 
೪11, ೯೧). ಕಣ್ಣಾಮುಚ್ಚಿ : ಕಣ್ಣಾಮುಚ್ಚೆ ಕೋಟೀಮೇಲೆ ಕುಡು 
ಗೋಲು ಸಾಧು ಗೋದು ಇತ್ಯಾದಿಗಳೆಲ್ಲಾ ಸರ್ವರಿಗೂ ಸದಾಮಂದಟ್ಟಾದ 
ವಿಷಯವೇ (ಹುಟ್ಟಿ ಹ. ೧೨೭). [ಕಣ್ಣು (ಆ ಕಣ್‌) + ಮುಚ್ಚು* -ಇ್ಯ] 
ಕಣ್ಣಾ ಮುಚೆ "ಕಣ್ಣಾ ಮುಚ್ಚಿ' ನೋ. 
ಕಣ್ಣಾ ರ್‌ (ಕ್ರಿ). ಕಣ್ಣಿ "ಇ ತೃಪಿ ಯಾಗು: ಪುಡಿಯೊಳ್‌ ಪೊರಳ್ವ ಪಗೆಯಂ 
ಕಣ್ಣಾ ರ್ವಿನಂ Melek (ಪಂಪಭಾ. ೧೨-೧೪೧) ; ಆವಕಾಳೆಗಡೊಳಂ 
ಕಣ್ಣಾ (ಪಾಕಾಂ, ಣ್ಹೂ] ರೆದೆಂ ನಾರದಂ (ಸಂರಾಮಾ. ೩-೧೮). 
ಕಣ್ಣಾಕೆ-೧. ಕಣ್ಣು ತುಂಬುವಂತೆ; ತೃಪ್ತಿಯಾಗುವಂತೆ: 
ಅಂತು ಕಣ್ಣಾರೆ ನೋಡಿ ಮನವಾಕೆ ಪೊಗಬಕಿ (ಅಜಿಪು. ೪-೧೫ ವ); 
ಕಣ್ಣಾರೆ ಕಂಡು ಮಚ್ಚರಿಪ ಹೆಣ್ಣಾವಳು (ಮೋ ಹತ. ೧೬-೩೪). 
೨. ಪ್ರತ್ಯಕ್ಷವಾಗಿ; ಸಾಕ್ಷಾತ್ತಾಗಿ: ಕಾದಂಬರೀಡೇವಿಯಂ ಕಣ್ಣಾರೆ 
ನೋಡಿ ಕಣ್ಬಡೆದುದರ್ಕೆ ಸಾಫಲ್ಯಮಂ ಸಾಧಿಸುವೆಂ (ಕಾದಂಉ. ೫೧೯) ; 
ಕ್ಷಿಕಿಪಂ ನಿನ್ನ ಪೊಲ್ಲಮೆಗಳಂ ಕಣ್ಣಾರೆ. ಕಂಡುಂ (ಧರ್ಮಾಮೃ. ೨-೧೦೦); 
ಜೀವಸಖರುಗಳಿಂಗೆ ಮರಣನ ತೀವಿ ತಾ ಕಣ್ಣಾರೆ ಕಂಡು (ಕುವ್ಕಾಅ. 
ಓರಿಇ, ೨೬-೩೬) ; ನಡೆದುದನ್ನು ತಾನಿನ್ನು ಬದುಕಿರುವಾಗಲೇ ಕಣ್ಣಾರೆ 
ಕಂಡಂತಾಯಿತು (ಕೃದೇವ. ೧೫) ; ಕಣ್ಣಾರೆ ಕಂಡರೂ ಪರಾಂಬರಿಸಿ 
ನೋಡಬೇಕು (ಗಾದೆ). (ಕಣ್‌ 4 ಅರ್ಥ್‌) 


೧೪೫೫ 


25 


35 


40 


43 


ಕಣ್ಣಾಲಿ, ಕಣ್ಣಾಳಿ (ನಾ). ಕಣ್ಣುಗುಡ್ಡೆ, ಪಾಪೆ: 


ಕಣ್ಣಿಟ್ಟ 


ಮನೋಹರಿ 
ಯೆಂಬೊಳ್‌' ಪೆಸರ್ಗೆ ತಕ್ಕ ಂತೆ ನೋಡಿದರೆಲ್ಲರ್ಗಳ ಕಣ್ಣಾಲಿಗೆ ಸೊಗ 


ಯಿಸುವಳ್‌' (ವಡ್ಡಾ ರಾ. ತ ಕೂಡೆ ಕಣ್ಣಾಲಿಗಳ್‌ " ಸುಡುವಂತಾ 

ದಪುದೇವೆಂ (ಕಾದಂಪೂ. ೮೫೩) ; ಕೇಳಿ ಸೊಗಸಿದ ವಸ್ತು ನಿಗೆ ಕಣ್ಣಾಲಿ 

ಬಿದ್ದಣವಾಯ್ತು (ಕುವ್ಯಾಸ. ೩-೪೪); ತಲ್ಲಿಂಗದೊಳ್‌ ಮನಲೀನಮಾಗಿ 

ಕಣ್ಣಾಲಿಗಳ್ಳ್‌ ನಟ್ಟು (ಡಬಪು. ೬-೧೨) ; ಕಣ್ಣಾಲಿಗೆ ಎನೆಯಡ್ಡ (ಗಾದೆ). 

ಕಣ್ಣಾಳಿ:. ಮುಳಿದು ಕಣ್ಣಾಳಿಗಳ್‌ ಕೆಂಪಡರಲ್‌ (ಚೆಬಪು. ೩೧-೨೧). 
[ಕಣ್‌ + ಆಲ್ಕಿ] 


ಕಣ್ಣಾಸರು(ನಾ). ದೃಷ್ಟಿ ತಾಕುವಿಕೆ: ಮಗುವಿಗೆ ಕಣ್ಣಾಸರಾಗಿದೆ (ರೂಢಿ). 


ನೆಣ್ಣೆ ಸರು? ಪರಾ. [ಕಣ್ಣು (ಆ ಕಣ್‌) 4 ಆಸರು (ಆ ಅಸಜ್ಯ್‌)) 


ಕಣ್ಣಾ ಳಿ “ಕಣ್ಣಾಲಿ' ನೋ. 
ಕಣ್ಣಿ ನಾ). ೧. ಹೆಗ್ಗೆ: *ಸಂಧಾನಂ, ದಾಮನೀ, ದಾಮ - ಈ ೩ ಕಣ್ಣಿ? 


(ಈ ಲಾಯ. ೪೬-೧೨೨) ; ಸಂಕಲೆಯ ಕಣ್ಣಿಗಳ ಭೋಂಕೆನೆ ಭೀಷ್ಮಿಸೆ 
(ನೇಮಿಪು. ೫-೮೮); ಅಂಧಕ . ಕಣ್ಣಿಯ ಹೊಸೆದ ಛಂದವಾಯಿತು 
(ಅಅಕಿಮಾ. ೨೯೬) ; ಕೊರಳ 'ಕಣ್ಣಿಯಂ ಬಿಟ್ಟು (ಪುಣ್ಯಾಸ್ರ. ೭-೫೪ ವ); 
ದೈವವಿಕ್ಕಿದ ಕೊರಳುಗಣ್ಣಿಯ ಕುಣಿಕೆ ಯಾರಲಿ ಹಟಿವುದೈ (ಕುವ್ಯಾಸ. 
೧೪-೪); ಮಂಗಲಸೂತ್ರ ಕೊರಲ ಕೊರೆಯುವ ಕಣ್ಣಿಯಾಗಿತ್ತೋ 
ಏನೋ (ಸುವಸಂ. ಭು. ೨. (ದನಗಳ) ಕೊರಳಿಗೆ ಕಟ್ಟುವ 
ಹಗ್ಗ: (9). [[ದೇ. ॥ ತಮಿ. ತುಳು. ಕಣ್ಣಿ ; ತೆಲು. ಕನ್ನೆತಾಡು] 


ಕಣ್ಣಿಕ್ಕು (ಕ್ರಿ). ೧. ದೃಷ್ಟಿಹಾಕು; ಕೆಡುಕನ್ನುಂಟುಮಾಡುವ 


ದೃಷ್ಟಿಯಿಂದ ನೋಡು: ಮಗುವಿನ ಮೇಲೆ ಕಣ್ಣಿಕ್ಕಬೇಡ (ರೂಢಿ). 
೨. ಕಣ್ಣು ಮಿಟುಕಿಸು; ಕಣ್ಣಿವುಟು : ನಗೆಯ ಮಿಂಚುಲ್ಲಟಸೆ ಚಿಕ್ಕೆ 
ಕಣ್ಣಿಕ್ಳು ವೊಲು ಮಿಟುಕುತ್ತಿತ್ತೊ (ಉಯ್ಯಾಲೆ. ೩೮-೮). ೩. (ಆಲಂ) 
ಕಣ್ಣು ಹಾಕು; ಮನಸ್ಸಿಡು; ಆಸೆಪಡು : ಕಕ್ಕ ಸವೆತ್ತ ಕಾಮಿನಿಯರ 
ಕಂಡು: ಕಣ್ಣಿಕ್ಕದಂತೆನ್ನ ಚಿತ್ತವನು ಅಕ್ಕೊತ್ತೆಗೊಂಡ ಭಾಮಿನಿ ಕನ್ನೆ 
(ಮೋಹತ. ೩೪-೨) ; ಸೊಕ್ಕಿದನೈ ತನ್ನ ತಂಗಿಗೆಮ್ಮರಸು ಕಣ್ಣಿ ಕ್ಕ ದರಿಷ್ಟು 
ಹಮ್ಮಾಯ್ತುು (ಭರಚ. ೩೮-೧೬); ಅಕ್ಕನಾಗಿಹ ಸೂರ್ಪನಖಿ ಕಣ್ಣಿಕ್ಕೆ 
ನಾಸಾಚ್ಛೇದಗೈಸೇನ್ಮಿಕ್ಳು ದೇ ನಿನ ಘನವು (ಜಿರಾಮಾ. ೨೫೬-೨೧). 

ಕಣ್ಣಿಕ್ಕಿನೋಡು - ಪರೀಕ್ಷಿಸಿ ನೋಡು; ಸೂಕ್ಷ್ಮವಾಗಿ ಪರಿ 
ಶೀಲಿಸು : ಭ್ರಾಂತಿಯಾಗಿರಬಹುದೆಂದು ಅದನ್ನು ಕುರಿತು ಕಣ್ಣಿಕ್ಕಿ 
ನೋಡಿದನು (ಕಪಾಕುಂ. ೧೩); ಳಪದ್ಮಗಳನ್ನು ಕಣ್ಣಿ ಕ್ಕಿನೋಡಿದರೆ 
"ಶೂದ್ರಕವು' ... ವೀರ ಪ್ರಚುರ ಕಾವ್ಯನೆಂದು ಭಾಸವಾಗುತ್ತದೆ 
(ಕಸಾಚ. ೫೦). [ಕಣ್‌ + Li ೨] 


ಕಣ್ಣಿಗೆ "ಕಣ್ಣಿಗೆ' ನೋ. 
ಕಣ್ಣಿಗಣ್‌ (ನಾ). ಹಗ್ಗದ ಕಣ್ಣು; ಕುಣಿಕೆ: ಮಿರುಪ ಚಿಂಜೊನ್ನಿ 


ನೊರೆಯಂತೆ, ಮಿಂಚಿದಳಕ್ಷಿಪಕ್ಷಿಯೋಲವಳೊಡಲ ಕಣ್ಣಿಗಣ್ಣೊಳ್‌ ಸಿಲ್ಕಿ 
ತಳ್ಳಂಕಗೊಳೆ ದೊರೆಗೆ (ಶ್ರೀರಾಮಾ. ೧೫-೩೮೯). [ಕಣ್ಣಿ + ಕರ್ಣ) 


ಕಚ್ಚಿಗೆ ಕಣಿಗೆ, ಕಣ್ಣಿಗ (ನಾ). ಹೊಲದಲ್ಲಿ ಬೆಳೆಯುವ ಒಂದು 


ಬಗೆಯ ಹುಲ್ಲು; ಕಳೆ: ಸೊಸೆ ನೈಹಂಟ ಕಣ್ಣಿಗೆ ನಾಲೆ ಗರುಗ 
(ಶ್ರೀಪಾಲ. ೭-೧೩). ಕಣಿಗೆ: ಭೂಮಿಯು ಹಸನಾಗಿರೆಬೇಕು. ಅದರಲ್ಲಿ 
ಕರಿಕೆ ಕಣಿಗೆ ನಟ್ಟುಗಳು ಇರಲಾಗದು (ಕೃಷಿಸ್ಟ. ೨೫). ಕಣ್ಣಿಗೆ: "ಹುಲು 
ಬೇರು ಕರಿಕೆ ಕಣ್ಣಿಗ ತೇಲುವಂದದಿಂದಲಿ ಹೊಡೆ ಹಣವಿನ ಹೊಲವ 


(ಅಮುಸಾಂ. ಹ್‌ 


(1) ` 
ಕಣ್ಣಿಟ್ಟಿಕಾತಿ (ನಾ). ಈಟಿಯಂತೆ ಹರಿತವಾದ ನೋಟವುಳ್ಳ ವಳು: ಕ 


ಇಟ್ಟು ತೊಟ್ಟು.ದು ಹರುಷದಲಿ ಕಣ್ಣಿಟ್ಟ ಕಾತಿಯರಮರ ಲೋಕದ 


ಹೆಟ್ಟುಗೆಯರು (6% ಅ-೨೧-೪೨). [ಕಣ್‌ -- ಇಟ್ಟ + ನಳಾತ್ಯಿ] 


ಕಣ್ಣಿಡು ೧೪೫೬ 


ಕಣ್ಣಿಡು (ಕ್ರಿ).೧. ದೃಷ್ಟಿಯಿಡು; ಪ್ರಿನ್ನೆಡು : ಎಲೆ ತಾರಾಗಂ ಹರಂ 
ಕಣ್ಣಿಡೆ ಕರಗಿದುಜು gy NE, Ki 'ಕೌಮುದಿ ಕಣ್ಣಿಡೆ ಕರಗುವ 
ಚಂದ್ರೆ ಕಾಂತಮಣಿಪುತ್ರಿಕೆವೋಲ್‌ (ಯ ಶೊ ಚ. ೨-೨೩) ; ಮುಜ್‌ದು 
ಕಣ್ಣಿಟ್ಟರೆ ಕ್ಷಣಕೆ ಮುಕ್ತಿಯ ಕಾಂಬ ಭರತಚಕ್ರಿಯ ಹೇಳಲಳವೆ 
(ಭರಚ. ೧-೨೦); ತರುಣಪ್ರೇಮಿಗಳು... ಒಬ್ಬರ ಕಣ್ಣಲ್ಲಿ | 
ಮತ್ತೊಬ್ಬರು ಕಣ್ಣಿಟ್ಟುಕೊಂಡು ಮೌನವಾಗಿ ನೋಡುತ್ತಿದ್ದರು (ಪುನರು. 
೨೪೩). ೨. ವಿಗ್ರಹಾದಿಗಳಿಗೆ ಕಣ್ಣನ್ನು ಬಿಡಿಸು: ಎಳಮಿಂಚಿಂ ಕಡೆ 
ದಂತೆ ಚಂದ್ರಕಳೆಯಿಂ ಕಣ್ಣಿಟ್ಟರೆಂಬಂತೆ (ಅನಂಪು. ೪೯-೭೦); ಕಡೆದು 
ಕಣ್ಣಿಟ್ಟು ನುಣ್ಮಿಂಚಿನೊಳ್‌ ಕಣ್ಣೊಳಿಪನ್ನಂ ಬಣ್ಣ ವಿಟ್ಟಂತೆಸೆವ ತನು 
(ಅನಂಪು. ೧೦-೨). ೩. ಕಣ್ಣಿನ ಕಾವಲಿಡು; ಎಚ್ಚರಿಕೆಯಿಂದ 
ಕಾಯುತ್ತಿರು; ನಿಗಾ ಇಡು: “ನಾನು ಬರೋವರೆಗೂ ಅವುಗಳ 
ಮೇಲೆ ಕಣಿಟ್ಟಿರಿ (ಮಾರ್ಗದ. ೩೬) ; ಇಲ್ಲಿಂದ ಹೋದಲಾಗಾಯ್ತು 
ಅವಳ (ನಿರ್ಮಲೆಯ) ಮೇಲೆ ಕಣ್ಣಿಟ್ಟದ್ದೆ (ಮೂ ರುದಾ. ೨೬೯). 
೪. ಕೆಟ್ಟಿದೃಷ್ಟಿಯಿಂದ ನೋಡು: ಯಾರು ಕಣ್ಣಿಟ್ಟಕೊ, ಮಗು | 
ಬಡವಾಗಿದೆ (ಕೂಢಿ). ೫. (ಆಲಂ) ಬಯಸು; ಕಾಮಿಸು; 


ಮನಸ್ಸಿಡು: ವಿದ್ವಿಸ್ಟವಿದ್ಯಾಧರ ಕರಟ ಶಿರಶ್ಶುಕ್ತಿಸಂಭೂತ ಮುಕ್ತಾ" 


ವಲಿಯೊಳ್‌ ಕಣ್ಣಿಟ್ಟು (ಆದಿಪು. ೧-೭೬); ಮುಕ್ತಿ ಕಾಂತೆಗೆ ಕಣ್ಣಿಟ್ಟು ತದ್ವಿ 
ಶಾಳಕೇಳೀವನಮಂ ಬಿಟ್ಟು (ವರ್ಧಷು. ೨-೫೮ ವ); ಮೃಗಧರ ನಿನ್ನ 
ಯೌವನದಲ್ಲಿ ಕಣ್ಣಿಟ್ಟು ತೆಗೆದನು ಬಲವಂತನಾಗಿ (ಮೋಹತ. ೨೬-೨೪); 


ಶಟು ಗಂಡಿ 
ಣಿ 


ಕಣ್ಣೀರಲ್ಲಿ ಕೂಳುತಿನ್ನು - ದುಃಖದಿಂದ ಜೀವಿಸು: ಚೆನ್ನಮ್ಮನು 
ಕಣ್ಣೀರಲ್ಲಿಕೂಳುತಿನ್ನುತ್ತಿದ್ದಳು (ಸಂಜಪಂ. ೮೦). ಕಣ್ಣೀರಲ್ಲಿ ಕೈತೊಳೆ ಎ 
ಬಹಳ ದುಃಖವನ್ನು ಅನುಭವಿಸು : ಹೆಣ್ಣುಮಕ್ಕಳ ಹಣೇಬರ ಎಲ್ಲಾ 
ಹಾಗೇ ಅಮ್ಮ, ಕಣ್ಣೀರಲ್ಲಿ ಕೈತೊಳೀತಿರೋದು (ಬಾಗಿನ. ಆ). ಕಣ್ಣೀರು 
ಕಪಾಳಕ್ಕೆ ಬರು - ಬಹಳ ಕಷ್ಟವಾಗು ; ಸಾಕುಸಾಕಾಗಿ ಹೋಗು: 
ಊರಾಗಿನ ಒಂದು ಬಾವ್ಮಾಗ ಕಾಳು ನೀರಿಲ್ಲ...ಈಗ ದಿನದ ಬಳಕೆಗೆ ತರ 
ಬೇಕಾದರೆ ಕಣ್ಣೀರುಕಪಾಳಕೈ ಬರತಾವ (ಕನಕೆ. ೨೪). [ಕಣ್‌ + ನೀರ್‌] 

ಕಣ್ಣೀರ "ಕಣೀರ' ನೋ. 

ಕಣ್ಣೀರಿಡು (ಕ್ರಿ). ಅಳು; ಶೋಕಿಸು; ಮರುಗು : ತನ್ನ ಬಂಧನಕ್ಕೆ 
ಭಾಗಿಗಳಪ್ಪರ ದ್ವೇಸಿಸನು ಆದರವರಿಂಗೆ ಕಣ್ಣೀರಿಡುವನು (ಕಗದ್ಯ. ೭೬). 

[ಕಣ್ಣೀರು (ಆ ಕಣ್ಣೀರ್‌) 4 ಇಡು] 

ಕಣ್ಣೀರು "ಕಣ್ಣೀರ್‌? ನೋ. 

ಕಣ್ಣೀರ್ತಟಕು (ನಾ). ಕಣ್ಣೀರು ತೊ ಟ್ಟ ಕ್ಕು ವಿಕೆ; ಕಂಬನಿ 
ಗರೆವುದು : “ರುದಿರ್‌- ಅಶ್ರುವಿಮೋಚನೇ, ಕಣ್ಣೀರ್ತಟಿಕಿನೊಳ್‌ * 
(ಕಾಶಕೃ. ೧೬೮). [ಕಣ್ಣೀರ್‌ + ತಟಕು?) 

ಕಣ್ಣು "ಕಣ್‌' ನೋ. 

ಕಣ್ಣುಕಟ್ಟು "ಕಣ್ಣಟ್ಟ್ಮು' ನೋ. 

ಕಣ್ಣು ಕಪಟ" ಕಣ್ಳಪ್ಪಡಿ' ನೋ. 

ಕಣ್ಣು ಕಪ್ಪಡಿ ಕಟ್ಟುವ ಪ್ಲಡಿ' ನೋ. 


ಆಪ್ಪನ ಆಸ್ತಿಯ ಮೇಲೆ ಕಣ್ಣಿಟ್ಟೀ ನನ್ನನ್ನು ಒಪ್ಪಿರಲಾರನು (ಮೂರುದಾ. | 26 ಕಣ್ಣು ಕಪ್ಪೆ ಡೆ" ಕಣ್ಳಪ್ಪಡಿ' ನೋ. 


೨೪೧). (ಕಹ + ಇಡು,] 

ಕಣ್ಣಿಲಿ (ನಾ). ೧. ಕಣ್ಣು ಇಲ್ಲದ್ದು; ಕಣ್ಣು ಕಳೆದುಕೊಂಡದ್ದು ; | 
ಕುರುಡು : ರಾಜ್ಯಂ ಕಣ್ಣಿಲಿಯಾದೊಡಲಂತಾಯ್ತು (ಮರಾಚ. ೬-೪೧). 
"ಕಣ್ಣಿ ಲಿಮೊಗ?' ಪರಾ. ೨. ಕಣ್ಣಿಲ್ಲದ ವ್ಯಕ್ತಿ. [ಕಣ್‌ -ಇಲ್ಲಿ] 


ಕಣ್ಣುಕಪ್ಪು "ಕಣ್ಳೃಪ್ಪು' ನೋ. 

ಕಣ್ಣುಕಾಡಿಗೆಗಿಡ (ನಾ). ಒಂದು ಬಗೆಯ ಗಿಡ: (ಮೈ ಔ 
೨೩-೪೩೩). [ಕಣ್ಣು (೮ ಕಣ) * ಕಾಡಿಗೆ * ಗಿಡ (೮. ತ 

ಕಣ್ಣುಕಾಣು "ಕಣ್ಗಾಣ್‌' ನೋ. 


ಕಣ್ಣಿಲಿನೊಗ(ನಾ). ಕಣ್ಣಿಲ್ಲದ ಮುಖದವನು; ಕುರುಡ: “ಅಂಧಕನ |2| ಕಣ್ಣುತಿಸಿ (ಕ್ರಿ). ೧. ಕಣ್ಣುಗಳನ್ನು ಅರಳಿಸು: ಚೆನ್ನಾಗಿ ಕಣ್ಣು 


ನೆಸರು ಕಣ್ಣಿ 'ಅನೊಗನುಂ. ತಾನಕ್ಕು ೫ (ಕವಿಕಂ. ೧೬೩); ಪೆಟಿವರ 
ಕೆಟವರ ಕಣ್ಣ ಲಿನೊಗರ ಗುಡ್ಡ ಹೋ ಹೂತು ನಾಡಂ ಕಟ್‌ಕಟ್‌ಾದು 
ಬರುವರುತಮಿರ್ಪುದುಂ (ರಾಮಾಶ್ಚ. ೧೪೮-೩). [ಕಣ್ಣಿಲಿ-- ಮೊಗ್ಗ] | 
ಕಣ್ಣಿವಲೆ (ನಾ). ಕಣ್ಣಿಯಿಂದ ಮಾಡಿದ ಬಲೆ; ಹಗ್ಗದ ಬಲೆ: | 


ಕಸಿದು ಓದು (ರೂಢಿ). ಶ್ರ ಕೆಕ್ಕರಿಸಿ ನೋಡು; ಕೋಪವನ್ನು 
ತೋರಿಸು: ಸುಮ್ಮನೇ ನನ್ನ ಮೇಲೆ ಯಾಕೆ ಕಣ್ಣು ಕಿಸಿಯುತ್ತೀಯಾ? 
(ರೂಢಿ). [ಕಣ್ಣು (ಆ ಕಣ್‌) + ಕಿಸಿ] 

ಕಣ್ಣು ಸುರು "ಕಣ್ಳಿಸುರ್‌' ನೋ. 


ದೆಯಿತೆಯರ ಕುರುಳ 'ಸಂಜ್ರು ಗಳನಂತಕನ ಕಣ್ಣಿವಲೆಯೆನ್ನದೆ ಮಜಾ | 80 ಕಣ್ಣು ಕುಶ್ಕಿಸು (ಕ್ರಿ 8 ಪ್ರ ಪ್ರಕಾಶದ ಹೆಚ್ಚಳದಿಂದ ಕಣ್ಣುಮುಚ್ಚುವಂತೆ 


ದುಂಬಿಯೆಂದೊಡಂ (ಧರ್ಮಾಮೃ. ೭-೧೫೫); ತೊಡಕುವಲೆ PAN 
ತೊಟ್ಟವಲೆ ಗೂಟವಲೆ ಕಣ್ಣಿವಲೆ ಕಾಲುವಲೆಯು (ಹಚಳಾ. ೫-೮); 

ಅವಳ ಪಜ ನೊಸಲನಲೆನ ಬಳ್ಳಿಗುರುಳೊಳ್‌ ತೊಡಂಕಿದ ಕರ್ಣ ಕಣ್ಣಿ | 
ವಲೆಯೊಳ್‌ ಕೆಡೆದೆರಲೆಯಂತಂಯಡಲಾರ್ತುನಿಬ್ಬ (ಕಬ್ಬಿ ಕಾ. ೭೮); | 


ಕಣ್ಣಿನಲೆ ಹೊಡೆವಲೆ ಹೊಸೆದ ಕಾಲ್ಲಣ್ಣಿವಲೆ (ಸಾಳ್ವಭಾ. ೫-೧೮). 155 


(ಕಣ್ಣಿ *- ಬಲೆ,] | 

ಕಣ್ಣೀರ್‌, ಕಣ್ಣೀರು (ನಾ). ೧. ಕಣ್ಣಿನಿಂದ ಬರುವ ನೀರು; 
ಕಂಬನಿ; ಅಶ್ರು: ಕಣ್ಣೀರ್‌ ಗಟಗಟನೊರ್ಮೊದಲೆ ಸುರಿಯೆ (ಪಂಪಭಾ. 
೨-೨೪); ಸಂಜಯಂ ಗಟಗಟನೆ ಕಣ್ಣೀರಂ ನೆರಪಿ (ಗದಾಯು. ೪-೧೭ ವ); 


ಓಡಿ _-ಕೋರ್ಳಿಸ್‌ : ಗೆಸ್‌ - ದೀಪದ ಕರ್ಣ ಣ್ಣು 2ರುಕ್ಕಿಸು 
ವಂತಹ ಬೆಳ್ಳಗಿನ ಪ್ರಕಾಶಕ್ಕೆ » * * ಪೂರ ಮರತೇಬಿಟ್ಟಿ (ಮೂರುದಾ. 
೧೯೪). ೨. (ಆಲಂ) ಕಣ್ಣಿಗೆ ಚುಚ್ಚು; ಹೊಟ್ಟಿಕಿಚ್ಚಾಗುವಂತೆ 
ಮಾಡು : ಅವರ ಬಾಳು ನೆರೆಹೊರೆಯವರ ಕಣ್ಣು ಕುಕ್ಕಿಸುವಂತಿದೆ 
(ರೂಢಿ). [ಕಣ್ಣು (ಆ ಕಣ್‌) + ಕುಕ್ಕು, + -ಇಸ್ಕು] 

| ಕಣ್ಣು ಕುಟಳೆ "ಕಣ್ಣು ಬಕೆ' ನೋ. 

ಕಣ್ಣು ಕುಣಿಕೆ "ಕಣು ಣಿಕೆ' ನೋ. 

ಕಣ್ಣು ಕುದುರು (ವು. ಕಣ್ಣಿ ನ ಗೂಡು, ಕುಳಿ (ಕ). 

[ಕಣ್ಣು (ಆ ಕಣ್‌) + ಕುದುರು (ಆ ಕುದಿರ್‌,)] 


ಶೋಕಶಿಖಿಯನಾಜಸಿ ಕಣ್ಣಿ (ರೆನಿತುಂ ಬತ್ತಿ ದುವು (ವರ್ಧಪು. ೯-೮೦). |4| ಕಣ್ಣುಗ (ನಾ). - ಖಂಡುಗ: ಈಪ್ಪತ್ತು' ಕಣ್ಣು ಗದೊ[ಳೆ] ಪಡಿಸಲಿಸ 


ಕಣ್ಣಿ ರು: ೧. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟಿಗಾಜಗೆ 
ದಯ ಪುಟ್ಟ ತೆ ಸ ಮ) ಬನ್ನ ದೊಳಾಳಿದೆ ನಾನೆಂದು 
ಕಣ್ಣೀರೆನುನ್ನ ತವಾಗಿ ಸೂಸಿದಳು (ಕಂನವಿ. ೨-೧೦೪). ೨. ದುಃಖ; 
ವ್ಯಥೆ: ಮೂವರ ಬಾಳೂ ಕಣ್ಣೀರಿನ ಬಾಳಾಯಿತು (ಕುಸುಸಂ. ೧೩); 
ನಿಮ್ಮ ತಾಯಿಗೆ ಕಜ್ಜೇರು ಬರುವಂತೆ ನೀವು ನಡೆದರೆ, ನಿಮ್ಮ ಬಾಳೇ 
ಕಣ್ಣೀರಾದೀತು (ರೂಢಿ). 


(ಮತ್ತ) ಕೊಳಗುರ ದೇಗುಲಕ್ಕೆ ಕಣ್ಣಪೀಟಿ ಪಣಿಯವಟ್ಟಿಮಿನಿತುವಂ 
ಕೊಟ್ಟು (ಸೌಇಇ. XTi, ೩೫-೧೪ ; 933). IP ಇದು "ಕಂಡುಗ? 
ಎಂಬುದರ ಅಪಲಿಖಿತ ಇರಬಹುದು. [2] 
ಕಣ್ಣುಗೆಂಡಿ (ನಾ). ಚಕ್ರದ ಮಧ್ಯದಲ್ಲಿರುವ ಅಚ್ಚು ತೂರುವ 
ತೂತು, --ರಂಧ್ರ: “ಅಪಸ್ಕರಃ, ಅವಸ್ಥರಃ, ರಥಾಂಗಂ- ಚಕ್ರದ 
ಕಣ್ಣುಗಂಡಿ? (ಸಿದ್ಧಾಂತಿ. ೨೧೭). [ಕಣ್ಣು (ಆ ಕಣ್‌) * ಕಂಡಿ] 


ಕಣ್ಣುಗಾಣ್‌ 


ಕಣ್ಣುಗಾಣ್‌ "ಕಣ್ಗಾಣ್‌' ನೋ. 
ಕಣ್ಣು ಗುಡ್ಡು "ಕಣ್ಣು ಗುಡ್ಡೆ' ನೋ. 
ಕಣ್ಣು ಗುಡ್ಡೆ ಕಣ್ಣು "ಗುಡ್ಡು (ನಾ). ಕಣ್ಣಿನ ನೆಡುವಿರುವ ಕರಿಯ 
ಗೋಲ ತಾರಕೆ' ಕನೀನಿಕೆ: ಗುಂಡಾಗಿರುವ ಅಗ್ನಿ ಕುಂಡಗಳಂತಿರುವ 
ಕಣ್ಣುಗುಡ್ಡೆಗಳಿಂ (ಸೌಗಂಧಿ. ೩೪೬-೧). ಕಣ್ಣು ಗುಡ್ಡು: ಈಸಿಕಾ 
ಆನೆಯ ಕಣ್ಣುಗುಡ್ಡಿಗೆ ಹೆಸರು (ಸಿದ್ಧಾಂತಿ. ಜು 
(ಕಣ್ಣು (ಆ ಕಣ್‌) ೬ ಗುಡ್ಡೆ) 
ಕಣ್ಣುಗೊಂಬೆ (ನಾ). - ಕಣ್ಣುಗುಡ್ಡೆ : ನನ್ನ ಮಗ ನಿನ್ನನ್ನು ತನ್ನ 
ಕಣ್ಣು ಗೊಂಬೆಯಂತೆ ನೋಡಿಕೊಳ್ಳ ತ್ತಾ ಸೆ (ಆಶ್ರಮ. ೫೯); ತಂದೆತಾಯಿ 
ಗಳು. ಅವಳನ್ನು ಕಣ್ಣು ಗೊಂಬೆಯಂತೆ. ಕಾಣುತ್ತಿದ್ದರು (ರಂಗರೋ. ೬೮). 
(ಕಣ್ಣು (೮ ಕಣ್‌) + ಗೊಂಬೆ] 
ಕಣ್ಣುಗೊಳಿಸು “ಕೆಣ್ಣೊಳಿಸು? ನೋ. 
ಕಣ್ಣುಚಿಮುಟು "ಕಣ್ಬಿವುಟು' ನೋ. 
ಕಣ್ಣುಚಿವುಟು "ಕಣ್ಬಿವುಟು' ನೋ. 
ಕಣ್ಣುಚೂಟಿ (ನಾ). ೧. ದೃಷ್ಟಿಯ ಪಥ, --ಮಾರ್ಗ ೨. ಕಣ್ಣಿ 
ನಿಂದ ಮಾಡುವ ಸೂಚನೆ; ಕಣ್ಸನ್ನೆ (8). ೩. ಕಣ್ಣು ಚಳಕ. 
(ಕಣ್ಣು (ಆ ಕಣ್‌) + ಚೂಟಿ (ಆ ಸೂಟ,)] 
ಕಣ್ಣುಜಾಡು "ಕಣ್ಣಾಡೆ' ನೋ. 
ಕಣ್ಣುಜಾಡ್ಯ (ನಾ). ಪ್ರಾಣಿಗಳಿಗೆ ಬರುವ ಒಂದು ಬಗೆಯ ಕಣ್ಣಿನ 
ರೋಗ (ಎಸಮೈೈ. ೫೪, ೩೮). (ಕಣ್ಣು (ಆ ಕಣ್‌) 4 ಜಾಡ್ಮ] 
ಕಣ್ಣುತಾಪಾಳೆ (ನಾ). ಕೊನೆಯಲ್ಲಿ ತೂತು ಇರುವ ಅಗುಳಿ: 
* ಕೊಕ್ಕೆ ಮೊದಲಾದುವಕ್ಕಾಗಿ ಕೊನೆಯಲ್ಲಿ ಕಂಡಿಯಿರುವ ಅಗುಳಿ; 
ತಾಪಾಳ; ಕಣ್ಮುತಾಪಾಳ* (Eyebolt. ಇಂಕನಿ). 
[ಕಣ್ಣು (ಆ ಕರ್ಣ) + ತಾಪಾಳ) 
ಕಣ್ಣುತುಂಬು "ಕಣ್ತುಂಬು ನೋ. 
ಕಣ್ಣುದಕ (ನಾ). - ಕಣ್ಣೀರ್‌: ದುಕ್ಕವಿದೇಕೆಂದು ಕಣ್ಣುದಕವ 
ತೊಡೆದಳು (ನೋಹತ. ೩೩-೫೨). [ಕಣ್‌ + ಉದಕ್ಕ) 
ಕಣ್ಣುನೂತಿ (ನಾ). ಕಣ್ಣಿನಿಂದ ನೀರು ಸುರಿಯುವ ಒಂದು ಬಗೆಯ 
ರೋಗ (ಕಿ). [ಕಣ್ಣು (ಆ ಕಣ್‌) * ನೂತಿ] 
ಕಜ್ಜು ಪಟ್ಟಿ (ನಾ). ೧. ಕಣ್ಣಿಗೆ ಕಟ್ಟುವ ಪಟ್ಟಿ. ೨. ತಲೆಗೂದಲನ್ನು 
ಕಟ್ಟುವ, ಕಣ್ಣುಗಳಿರುವ ಪಟ್ಟಿ : “ಸ್ತ್ರೀಯರ ತಲೆಗೂದಲನ್ನು ಕಟ್ಟು 
ವುದಕ್ಕಾಗಿ ಉಪಯೋಗಿಸುವ ಪಟ್ಟಿ: ಕೂದಲು ಪಟ್ಟಿ; ಕೇಶಬಂಧನ. 
ಕಣ್ಣುಪಟ್ಟ'' (8೩೧6೦೩೬. ಇಂಕನಿ), [ಕಣ್ಣು (೮ ಕಣ್‌) + ಪಟ್ಟ] 
ಕಣ್ಣುಪಟ್ಟು (ನಾ). ಕಣ್ಣಿನ ಉರಿಯನ್ನು ಕಡಮೆ ಮಾಡುವುದ 
ಕ್ಕಾಗಿ ಲೇಪಿಸುವ ಅಥವಾ ಹಚ್ಚುವ ಔಷಧಿ (8). 
(ಕಣ್ಣು (ಆ ಕಣ್‌) * ಪಟ್ಟು] 
ಕಣ್ಣುಪಡೆ, "ಕಣ್ಬಡೆ' ನೋ. 


ಕಣ್ಣುಪಡ್ಕೆ (ನಾ). ಒಂದು ಬಗೆಯ ಔಷಧಿ ಸಸ್ಯ: (ಮೈಡಗಿ 
೬೮-೧೩೮೪), (1) 
ಕಣ್ಣುಪರೆ "ಕಣ್ಣೊರೆ' ನೋ. 


ಕಣ್ಣು ಪಚ್ಚು (ನಾ). (ಉಕ) ಕಣ್ಣಿನ ಪಿಸುರು; ಗೀಜು (ಕ). 
[ಕಣ್ಣು (< ಕರ್ಣ) + ಪಿಚ್ಚು] 
ಕಣ್ಣುಪಿಸುರು (ನಾ). = ಕಣ್ಣುಹಿಚ್ಚು (8). 
[ಕಣ್ಣು (ಆ ಕಣ್‌) * ಹಸುರು] 
ಕಣ್ಣು ಪುಟ್ಟಿ (ನಾ). ಗಾಣಕ್ಕೆ ಹೂಡಿದಾಗ ಎತ್ತುಗಳ ಕಣ್ಣಿಗೆ 
ತೊಡಿಸುವ ಪುಟ್ಟಿ (8). [ಕಣ್ಣು (ಆ ಕಣ್‌) * ಸುಟ್ಟಿ] 


೧೪೫೭ 


ಕಾ 


0 


25 


55 


43 


ಕಣ್ಣುರಿ, 


ಕಣ್ಣುಬಡಿ "ಕಣ್ಬಡಿ' ನೋ. 

ಕಣ್ಣುಬಿಡು "ಕಣ್ಬಿಡು' ನೋ. 

ಕಣ್ಣು ಬೀಜ (ನಾ). ಕಣ್ಣಿ ನ ಔಷಧಕ್ಕೆ ಉಪಯೋಗಿಸುವ ಒಂದು 
ಬೆಗೆಯ ಬೀಜ (ಕಿ). [ಕಣ್ಣು (ಆ ಕಣ್‌) * ಬೀಜ) 

ಕಣ್ಣುಬೇನೆ "ಕಣ್ಬೀನೆ' ನೋ. 

ಕಣ್ಣುಬೊಟ್ಟು (ನಾ). ಡೇವತಾ ವಿಗ್ರಹಗಳ ಕಣ್ಣಿನ ಮೇಲೆ 
ಅಂಟಿಸುವ ಬೆಳ್ಳಿಯ ಕಣ್ಣು (4). 

[ಕಣ್ಣು (ಆ ಕರ್‌) + ಬೊಟ್ಟು (ಆ ಬಟ್ಟ್ಯ)) 

ಕಣ್ಣುಮಂಜು (ನಾ). ಕಣ್ಣು ಮಸುಕಾಗುವಿಕೆ; ದೃಷ್ಟಿಮಾಂದ್ಯ 
(ಕಿ). [ಕಣ್ಣು (ಆ ಕಣ್‌) * ಮಂಜು] 

ಕಣ್ಣುಮಣಿ "ಕಣ್ಮಣಿ? ನೋ. 

ಕಣ್ಣುಮಸಕು (ನಾ). ೧. ಕಣ್ಣು ಚೆನ್ನಾಗಿ ಕಾಣದಂತೆ ಇರುವ 
(ಸಂಜೆಯ) ಮಬ್ಬು ; ನಸುಗತ್ತಲೆ: ಕಣ್ಣುಮಸಕು ಇರುವಾಗಲೆ 
ಅನಳು ಊರ ಹೊರಗಿನ ಬಾವಿಗೆ ನೀರಿಗೆ ಹೋದಳು (ನಿರಾಭ. ೪೯). 
ಶಿ. ಕಣ್ಕಟ್ಟು; ಇಂದ್ರಜಾಲ: ಮಾತುಗಾರಿಕೆಯಿಂದ ಕಣ್ಣುಮಸಕನೆ 
ತೋರಿ ಬಾತಿ ಬಸಿದು ಪೊಟ್ಟಿಯ ಪೊರೆವ ಜಾತಿಕಾರನಂತೆ (ವಿಸಾಸು. 
೬೬-೧), [ಕಣ್ಣು (೮ ಕಣ್‌) + ಮಸಕು] 

ಕಣ್ಣುಮಿಡುಕು (ಕ್ರಿ). ಕಣ್ಣಿನಿಂದ ಸನ್ನೆಮಾಡು ; ಕಣ್ಣು ಮಿಟು 
ಕಸು: ಶಿರಸ್ತಿದಾರರನ್ನೂ ಕೇಳಿ ಕಣ್ಣುನಿಡುಕಿದರು (ಡೆಂಗಾಳ್ವ. ೩೧೮). 

[ಕಣ್ಣು (ಆ ಕಣ್‌) + ಮಿಡುಕ್ಕು (ಎ ಮಿಡುಂಕ್ಳು)) 

ಕಣ್ಣು ಮುಚ್ಚಿ ಣಿಕೆ "ಕಣ್ಣು ಮುಚ್ಚಳಿಕೆ' ನೋ. 

ಕಣ್ಣು ಮುಚ್ಚಳಿಕೆ, ಕಣ್ಣು: ಮುಚ್ಚಣಿಕೆ (ನಾ). ೧. - ಕಣ್ಣಾ ಮುಚ್ಚಿ. 
*ಕೆಣ್ಣು ಮುಚ್ಚ ೪ ಕೌಯಾಟ' ಪರಾ. ಕಣ್ಣು ಮುಚ್ಚಿಣಿಕೆ: 
೧. ನುತಲುಕುಪುು ಗುಬ್ಬಿಮನೆ' ಕಣ್ಮುಮುಡ್ಡಣಿಕೆ ಚಿಳದಿಂಗಳೆ ಕುಪ್ಪೆ 
(ಎಸ್ತೊೇಸು. ೧೯-೧೩); ಸಂಘಟಿತ ಜನರ ವಲಸೆ ಬಂದ ಕಗ 
ಒಂದೆರಡು ಭಾಷೆಗಳೊಡನೆ ಕಣ್ಣುಮುಚ್ಚಣಿಕೆಯಾಡುತ್ತವೆ (ವಿಚಾಮಂ. 
೧೮). ೨. ಮರೆಯಲ್ಲಿ ನಡೆಯುವುದು; ತಿಳಿಯದಂತೆ ನಡೆಯು 
ವುದು: ಈ ಹ ಡೆಯವೈ ಶಾಲ್ಕ ದಲ್ಲಿ ಏನೋ ಒಂದು ಕಣ್ಣು ಮುಚ್ಚ ಣಿಕೆ 
ಯಿದೆ, ತೋರಿಕೆಯಿದೆ (ಸಾಹಿವಿ. ೩೧). 

[ಕಣ್ಣು (ಆ ಕಣ್‌) + ಮುಚ್ಚಳಿಕೆ) 
ಕಣ್ಣುಮುಚ್ಚಳಿಕೆಯಾಟ (ಜಾ). = ಕಣ್ಣಾಮುಚ್ಚಿ (ಕಿ). 
[ಕಣ್ಣುಮುಚ್ಛಳಿಕೆ * ಆಟ] 

ಕಣ್ಣುಮುಚ್ಚಾಟ (ನಾ).-ಕಣ್ಣಾ ಮುಚ್ಚಿ: ಪಾಂಡುರೆ - ಪ್ರಕಾಶವನ್ನು 
ಆದಿಧುಕಗೊಳಿಸಿ, ಆಗೀಗ ಕತ್ತ ಕೆಯ ಕೌದಿಯನ್ನು ಹನ 
ಕತ್ತಲೆ - ಚೆಳದಿಂಗಳಿನ ಕಣ್ಣುಮುಚ್ಚಾಟ ನಡೆದಿತ್ತು (ದೀಪಹ. 11, ೧೧೬). 

(ಕಣ್ಣು (ಆ ಕಣ್‌) + ಮುಚ್ಚು + ಆಟ] 

ಕಣ್ಣುಮುಚ್ಚಾಲೆ "ಕಣ್ಮುಚ್ಚಲೆ' ನೋ. 

ಕಣ್ಣು ಮುಚ್ಚು "ಕಣ್ಮುಚ್ಚು? ನೋ. 

ಕಣ್ಣು ಮುಟ್ಟಿ" ಕಣ್ಮುಟ್ಟ' ನೋ. 

ಕಣ್ಣು ಮೆತ್ತು” (ನಾ). ಕಣ್ಣುರೆಪ್ಪೆಗಳು ಪಿಸುರಿನಿಂದ ಮೆತ್ತಿ ಹಾಕಿ 
ಕೊಂಡಿರುವ ಸ್ಥಿತಿ: ಅತಿ ಇಷ್ಟ ದಿಂದ ಕಣ್ಣುಮೆತ್ತು ಹಾಕಿಕೊಂಡಿವೆ 
(ರೂಢಿ). (ಕಣ್ಣು (ಆ ಕಣ೯) + ಮೆತ್ತು ತ್ತು) 

ಕಣ್ಣುರಿ, (ಕ್ರಿ). ೧. ಕಣ್ಣಿಗೆ ಉರಿಯಾಗು. ೨. (ಆಲಂ) 'ಕೋಪ 
ವುಂಬಾಗು: ಅರಸನನ್ನೂ ಅವನ ಬಳಿಯಲ್ಲಿದ್ದ ನೂರುಮಂದಿ ವೀರ 
ಭಟರನ್ನೂ ನೋಡಿದಾಗಲೆಲ್ಲ ಚಿತ್ರಾಂಗಿಗೆ ಕಣ್ಣುರಿಯುತ್ತಿದ್ದಿತು 
(ಕವಿಕ. ೨೮). (ಕಣು (ಆ ಕಣ್‌) * ಉರ್ಮಿ] 


ಕೆಜ್ಜುರ್ಕಿ 


ಕಣ್ಣುರಿ (ನಾ). ೧. ಹಣೆಗಣ್ಣಿನ ಉರಿ; ನೇತ್ರಾಗ್ನಿ: ಲಲಾಟಜೊಳ್‌ 
ಮಿಜುಪ ಕಣ್ಣುರಿಯಂತೆ (ಶಮದ. ೨೩೨ ಪ್ರಯೋ), ಕಂದರ್ಪ ದೇಹ 
ಹರನಕಣ್ಣುರಿಯಿಂದ ಬೆಂದುದು ನಿಮಿಷಮಾತ್ರದಲಿ (ಮೋಹತ. ೭-೪೦). 
೨. ಕಣ್ಣಿ ನಲ್ಲಿ ಆಗುವ ಉರಿ, --ನೋವು (8). ೩. (ಆಲಂ) ಹೊಟ್ಟಿ 
ಕಿಚ್ಚು; ಅಸೂಯೆ ; ಮತ್ಸರ. ೪. (ಆಲಂ) ಸಿಟ್ಟು; ಕೋಪ: 
ಕಂಡರೆ ಕಣ್ಣುರಿ, ಕಾಣದಿದ್ದರೆ ಹೊಟ್ಟೆಯುರಿ (ಗಾದೆ). [ಕಣ್‌ ಉರ್ಮಿ] 
ಕಣ್ಣುರುಪು (ನಾ). ಕಣ್ಣು ಉರಿಯುವಿಕೆ (8). 
[ಕಣ್‌ + ಉರುಪ್ರ (ಆ ಉರಿಪ್ರು)) 
ಕಣ್ಣುಶೂಲೆ, ಕಣುಶೂಲೆ (ನಾ). ೧. ಕಣ್ಣಿನ ನೋವು, ಬಾಧೆ: 
ಕಣ್ಣುಶೂಲೆ ಕೊಟ್ಟು ಮೂಗುಶೂಲೆ ಕೊಂಡರು (ಗಾಜಿ). ೨, (ಆಲಂ) 
ಹೊಟ್ಟಿ ಕಿಚ್ಚು: ಬದುಕಿರುವ ತಮ್ಮನನ್ನು ನೋಡಿ ಅಣ್ಣನಿಗೇಕೆ ಕಣ್ಣು 
ಶೂಲೆ? (ರೂಢಿ). ಕಣುಶೂಲೆ: ೧. ಕಣುಶೂಲೆಯೋಯಳಿಗಣ್ಣೊ 
(ಬಸಪು.೧೮-೬೬)."ಮೂಗುಶೂಲೆ' ಪರಾ. [ಕಣ್ಮು(< ಕಣ್‌) ಶೂಲೆ] 
ಕಣ್ಣುಸಟ್ಟುಗ (ನಾ). (ಕರಿದ ಪದಾರ್ಥಗಳನ್ನು ಬಾಣಲೆಯಿಂದ 
ಎತ್ತುವ) ರಂಧ್ರಗಳಿರುವ ಒಂದು ಸಾಧನ; ಜಾಲರಿ; ಜಾರಿ 
ಸೌಟು: ಆಲೂಗೆಡ್ಡೆ. . .ಚೆನ್ನಾಗಿ ಕಾದು ಪೆಡಸಾದಾಗೆ ಅವುಗಳನ್ನು ಕಣ್ಣು 
ಸಟ್ಟುಗದಲ್ಲಿ ತೆಗೆದು (ಅಡುಸೌ. ೯೦). (ಕಣ್ಣು (ಆ ಕಣ್‌). + ಸಟ್ಟುಗ] 
ಕಣ್ಣು ಸನ್ನೆ "ಕಣ್ಣನ್ನೆ? ನೋ. 
ಕಣ್ಣುಸಿಳ್ಳು (ನಾ). (ಉಕ) - ಕಣ್ಣುಸಿಚ್ಚು (1). 
[ಕಣ್ಣು (ಆ ಕಣ್ಣ) 4 ಸಿಳ್ಳು] 
ಕಣ್ಣುಸುಳುವು (ನಾ). ಲಘುನೋಟ; ಅಲ್ಪನೋಟ (4) 
[ಕಣ್ಣು («ಇ ಕಣ್‌) + ಸುಳುವು (ಐ ಸುಳಿವು) 
ಕಣ್ಣುಸೋಗೆ (ನಾ). ಕಣ್ಣಿನ ಕೊನೆ, --ಕುಡಿ (ಕ) 
[ಕಣ್ಣು (ಆ ಕಣ್‌) * ಸೋಗೆ] 
ಕಣ್ಣುಸೋಗೆಹಚ್ಚೆ ಬೊಟ್ಟು (ನಾ). ಕಣ್ಣಿನ ಕುಡಿಯ ಬಳಿ ಹೆಂಗ 
ಸರು ಹಾಕಿಕೊಳ್ಳುವ ಅರ್ಧಚಂದ್ರಾಕಾರದ ಹಚ್ಚೆ ಬೊಟ್ಟು (8). 
[ಕಣ್ಣುಸೋಗೆ + ಹಚ್ಚೆ (ಆ. ಪಚ್ಚೆ) * ಬೊಟ್ಟು (ಆ ಬಟ್ಟ) 
ಕಣ್ಣುಹೂವು (ನಾ). ಕಣ್ಣುಗುಡ್ಡೆಯ ಮೇಲೆ ಉಂಟಾಗುವ 
ಬೆಳ್ಳನೆಯ ಚುಕ್ಕೆ, ಗುರುತು; ಮೋತಿಬಿಂದು (ಕಿ). 

(ಕಣ್ಣು (ಆ ಕಣ್‌) * ಹೂವು (ಆಂ ಪ್ಯೂ)) 
ಕಣ್ಣುಹೊರಳಿಸು (ಕ್ರಿ). ದೃಷ್ಟಿಯನ್ನು ಬೀರು: ದೊಡ್ಡನೂ . . - 
ಕೋಣೆಯ ಕಡೆ ಕಣ್ಣುಹೊರಳಿಸುತ್ತಿದ್ದನು (ಕಾಲೂರ, ೫ ಕಥಾಸಾರ). 

(ಕಣ್ಣು (೮) ಕಣ್‌) * ಹೊರಳಿಸು (ಆ ಫೊರಳಿಸು)] 

ಕಣ್ಣುಳ್ಳು (ಕ್ರಿ). ಕಣ್ಣುಕೋರೈಸು; ಅತಿ ಪ್ರಕಾಶವಾಗು: 
ನೆರೆದುದಿದು ಮೇಣ್‌ ಕ್ಪಾತ್ರಂ ತೇಜಂ ಧರಾಧಿಪರೂಪದಿಂ ಧರೆಗೆನು 
ತುಮಾ ದೂತಂ ಕಣ್ಣುಳ್ಳಿ ನೋಡಿ ಕುಮಾರನಂ (ಆದಿಫ. ೧೪-೪೪); 
ಗೋತ್ರಾಂತಕನಿಟ್ಟ ವಜ್ರನೆನಸುಂ ಬೀಟ್ವಂತೆ ಕಣ್ಣುಳ್ಳೆ [ಪಾಠಾಂ. 
ಕಣ್ಣುಕ್ಕೆ]ಕಣ್ಮರಲಂ ಪೆಣ್ಬಡೆ ಮುಚ್ಚೆ... ಉಳ್ಳು ಬಿರ್ದುದು (ಅರ್ಧನೇ. 
೪-೫೧), ಆ ತೇಜದುರಿಯಂತೆ ಕಣ್ಣುಳ್ಳ, ಹೊರಗಡಗಿ, ಒಳಗಿರ್ರುದಿನ್ನುಂ 
(ಹೊಂಗಳು. ೧೭-೭). [ಕಣ್‌ + ಉಳ್ಳು] 

ಕಣ್ಲುಲ (ನಾ). (?): ವನವನಿತೆಯ ಕಣ್ಮುಆಯೆನೆ ನಿಜೀಗೊಂಡಿರೆ 
ನಿಜ ನಿಜಿಗನ ನಿಆ್‌ದಳಿರ ನಿಜಿಯನಜಕಿಯೆಂ ಪೊಗಟಲ್‌' (ಆದಿಪು. 
೬-೯೮). [ಕಣ್‌ + ಉಲ್‌?) 

ಕಣ್ಣೂನ (ನಾ). ಕಣ್ಣಿನ ಕೊರತೆ, ದೋಷ: ನೀನೆ ಗತಿಯೆಂದು 
ಬಂದೆ ಭಕ್ತನ ಕಣ್ಣೂನವ ತಿದ್ದಿ ನಿಜನ ತೋರಿಸಯ್ಯ (ಕರ್ಣಾಕ: ೨೫೭). 

[ಕಣ್‌ + ಊನ] 


೧೪೫೮ 


5 


5 


26 


25 


30 


40 


45: 


ಕಣ್ಣೆಮೆಯಿಕ್ಕು 


ಕಣ್ಣೂಹೆ (ನಾ). ಕಣ್ಣಿನ ಊಹೆ, ಅಂದಾಜು: ಕತ್ತಲೊಳೆ 
ನಡೆದರೆಯ್‌ ಸಾಹಸದ ಕಣ್ಣೂಹೆಯಿಂ (ಶ್ರೀರಾಮಾ. ೩೫-೨೧೧). 
[ಕಣ್‌ + ಊಹೆ] 
ಕಣ್ಣೂ (ಕ್ರಿ). ೧. ಕಣ್ಣಿಡು; ಗಮನವಿಡು: ಮೂಜುಲೋಕದ 
ಚೆಲ್ವತಲೆಗುದುರೆಯ ಕಣ್ಮೂಆ ಪೊಗಳಲೊರ್ವರಳವೆ (ಕುರಾಸಾಂ. 
೯-೩೭); ಭವ್ಮ ಜನಮಂ ಕಣ್ಣೂಜಕಿ ಕಲ್ಪಿಪ್ಪು ಪಾಧ್ಮಾಯರ್‌ ಜ್ಯೋತಿಸು 
ಗೆಮ್ಮ ಚಿತ್ತಗೃಹದೊಳ್‌ ರತ್ನತ್ರಯ ಜ್ಕೋತಿಯಂ (ಆದಿಪು. ೧-೪); 
ಆರ್ಯರ ಯಶಮಿದು ಖಳರ ಕದರ್ಯರ ದುರ್ಯಶಮಿದೆಂದು ತೋರ್ಪ 
ಲ್ಲಿಯೆ ತಾತ್ಪರ್ಯಮೆನಗಾಂ ಜಗಕ್ಸಾಚಾರ್ಯನೆ ಕಣ್ಣೂಜಸಿ ಕಲ್ಪಿಪಂ 
ತೆಲ್ಲರುಮಂ (ಲೀಲಾವ. ೧-೫೩). ೨. “ಕರುಣವಿಡು? (ಪ್ರಭಣ್ಣ)- 
[ಕಣ್‌ + ಊಲ] 
ಕಣ್ಣೆಂಜಲ್‌, ಕಣ್ಣೆಂಜಲ, ಕಣ್ಣೆಂಜಲು (ನಾ). ಕೆಟ್ಟ ಕಣ್ಣಿನಿಂದ 
ಆಗುವ ಕೆಡುಕು; ದೃಷ್ಟಿದೋಷ : “ಕಣ್ಣೆಂಜಲು ದೃಷ್ಟಿದೋಷ 
ಮೆನಿಪುದು? (ಕವಿಕಂ. ೧೯೮); ತತ್ಯಾಮಿನೀಪುಣ್ಯದೇವತೆ ಕಣ್ಣೆಂಜಲ 
ದೋಷಮಂ ಪುರಿಪಲೆಂದಂದಿಟ್ಟಿ ರಕ್ಷಾಂಜನಾಕೃತಿಯಿಂ (ಮಲ್ಲಿಪು. 
೪-೯೮); ಲೋಕದ. ಕಿಸುರುಂ ಕಣ್ಣೆಂಜಲುಂ ಪತ್ತುಗುಮಿನ್ನೆಂದುಂ 
ಮನೆಯ ಪೊಸಂತಿಲಂ ಪೊಜಮಡಲಾಗದು (ಅರ್ಥ ನೇ. ೪-೪ ವ); 
ದಿಕ್ಯಾಮಿನಿಯರ್‌ ಕಂಡಂದಕ್ಕುಂ ಕಣ್ಣೆಂಜಲೆಂದು (ವರ್ಧಪು, ೧-೫೪); 
ಕಣ್ಣೆಂಜಲ್ಲಿಂದ್ರಂ ಬಿಗಿದ ಪೊನ್ನ ಕಾಹಳೆಯೆಂಬಿನಮೆಸೆದಂ ಮೃಗಾಂ 
ಕನರ್ಧೋದಯದೊಳ್‌ (ಅನ ಂಪು. ೭-೮೦). ಕಣ್ಣೆಂಜಲ: ಅವನ 
ಕಣ್ಣೆಂಜಲದ ಶರಹತಿಗೆ ಈ ಶರೀರೆ ಬಳುಕುವುದು (ಜಯಂತ. ೩೫೭). 
ಕಣ್ಣೆಂಜಲು : ತರಳಂಗೆ ಕಣ್ಣೆಂಜಲೆಂದು ತೂಪಿಆಿದು (ಮೋಹತ. 
೧೭-೬೩). (ಕಣ + ಎಂಜಲ್‌) 
ಕಣ್ಣೆಂಜಲ "ಕಣ್ಣೆಂಜಲ್‌ ನೋ. 
ಕಣ್ಣೆಂಜಲು "ಕಣ್ಣೆಂಜಲ್‌' ನೋ. 
ಕಣ್ಣೆತ್ತು (ಕ್ರಿ). ೧. ದೃಷ್ಟಿಬೀರು; ಲಕ್ಷ್ಯ ಕೊಡು ; ಗಮನಿಸು : 
ಅವರು ಹೆಂಗಸರನ್ನು ಕಣ್ಣೆತ್ತಿ ಸಹ ನೋಡಬಾರದು (ಮು ೨ಬ ಯು. 
೪-೨೧೫); ಅಂತರಿಕ್ಷವನ್ನೆಂದಾದರೂ ಕಣ್ಣೆತ್ತಿ ನೋಡಿದವರೆಷ್ಟು ಮಂದಿ?' 
(ಜ್ಯೋತಿರ್ವಿ. ೫). ೨. ಕಣ್ಣಿನಿಂದ ಸನ್ನೆಮಾಡು, ಸೂಚಿಸು: 
ಮನದನ್ನಳಪ್ಪ ಕೆಳದಿ ಮೆಲ್ಲನಾಕೆಯ ಕೆಲಕೈನಂದೆಲ್ಲರುಮಂ ಕಣ್ಣೆತ್ತಿ 
ಕಳಿಪಿ (ಜಗವಿ. ೧೧-೭ವ).* "ಕಣೈತ್ತು' ಪರಾ. 
[ಕಣ್‌ + ಎತ್ತು] 
ಕಣ್ಣೆಮೆ, ಕಣ್ಣೆವೆ (ನಾ). ಕಣ್ಣಿನ ರೆಪ್ಪೆ ; ಕಣ್ಣೆರೆ: ನುನೆಯಾಣ್ಮನ 
ಕಣ್ಣೆಮೆಯೆ ಕಾಂಡಪಟಮಾಗೆಯುಂ [ಬಗೆ] ಯಾಣ್ಮನ ಕಣ್ಣೆ ಮೆಯೆ 
ದೂದವಿಯಾಗೆಯುುಂ (ಪಂಪಭಾ. ೪-೮೧ ವ). ಕಣ್ಣೆ ವೆ: “ಕಣ್ಣೆವೆ ಕಣ್ಣ 
ಕೆಪ್ಪೆಯದು * (ಕಶರ. ೨೧) ; ವರುಣಾದ್ಯರಿಗೆ ವಂದಿಸಿ ಕಣ್ಣೆವೆಯ 
ಬಿಗಿದರಗಳಿಗೆ ನಿಂದು (ಕುವ್ಯಾವಿ. ೩-೬) ; ಕಣ್ಣೆವೆ ಹಳಚಿ ನೋಡಿದುದಿಲ್ಲ 
ಮಗನ ಲಾವಣ್ಮನನು (ಮೋಹತ, ೪-೮೦); ಧ್ಯಾನಿಯ ಕಣ್ಣೆನೆಗೂದಲಿನಂ 
ಚೊಳ್‌ ಹೊಂಚುವ ಬಾಷ್ಪದ ಬಿಂದುವಿನಂತೆ (ಅನಿಕೇ. ೩೩-೧೦). 
[ಕಣ್ಣ + ಎನೆ] 
ಕಣ್ಣೆಮೆಯಿಕ್ಕು (ಕ್ರಿ). ಕಣ್ಣಿನ ಕಿಪ್ಸೆಯನ್ನು ಹೊಡೆ; ಎವೆಯಿಕ್ಕು ; 
ಕಣ್ಣೆಮೆಯಿಕ್ಕುವನಿತು ಪೊಟ್ತಪ್ಪೊಡಮುಸಿರ್ಪತ್ತಿಲ್ಲದೆ (ವಡ್ಡಾರಾ. 
೯೭-೨); ಕಣ್ಣೆಮೆಯಿಕ್ಕ ದಾಜು ಯತುವುಂ ಬನಮಂ ಸಿರಿಕೆಯ್ವೊಲಂಗಳಂ 
ಕಣ್ಣೆಮೆಯಿಕ್ಕದಲ್ಲಿ ಪಥಿಕರ್‌' ಗಿಳಿಸೋವಬಲಾ ಜನಂಗಳಂ ಕಣ್ಣೆಮೆ 
ಯಿಕ್ಕದೀಕ್ಷಿಸೆ (ಪಂರಾಮಾ. ೧-೧೦೭) ; ಕೆಡೆದಿರ್ದನಂ ಧರೆಗೆ ಕಣ್ಣೆಮೆ 
ಯಿಕ್ಕದೆ ನೋಡಿ (ವರ್ಧಪು. ೩-೧೪). [ಕಣ್ಮೆಮೆ + ಇಕ್ಕು] 


ಕಣ್ಣೆಲ್ಲೆ 


ಕಣ್ಣೆಲೆ, (ನಾ). ಕಣ್ಣಿಗೆ ಕಾಣುವ ಎಲೆ; ಎಲೆಯ ಕವಳಿಗೆಯಲ್ಲಿ | 
ನೀಲ ಎಲೆ: ಕಣ್ಣಿ ಲೆ ನೋಡಿ ಕವಳಿಗೆ ಕೊಂಡರೆ ಒಳಗೆಲ್ಲ ಪುಡಿ | 
ಯೆಲೆಯೆ (ರೂಢಿ). [ಸತ್‌ + ಎಲೆ] | 


ಹೈಟಿ ನಾರ್ಡವಾಡುರು1 ಕೈಗೆರ್ತರಿಯ ಕೈ ನಗು ಬೆನ್ನ ಡೆಮ್ಮಟಿ | 
ಗೆಯ ಕಣ್ಣಿಲೆಯ ಕುಣುಪಿನ ಭಟ ಸುತತ ೧೨-೨೦ ವ); 
ಕವಿತೆಗೆ ಕಣ್ಣೆಲೆಯಾದುದು ಕಳಾವಿಳಾಸನ ಕಾವ್ಯಂ (ಧರ್ಮನಾ. ೧-೭೦); | 
ಮಲ್ಲೇಶ ಮೂರ್ತಿಯರು ಕೆಸರೂರಿನ ಕಣ್ಣೆಲೆಗಳು (ಬೆಳುಮ. ೧೬೯). (| 
(ಕಣ್‌ + ನೆಲೆ] \ 
ಕಣ್ಣೆನೆ "ಕಣ್ಣೆಮೆ' ನೋ. | 
ಕಣ್ಣೆ ಸರು (ಸಾ). ಕಣ್ಣೆಂಜಲು; ದೃಷ್ಟಿ ಶಾಗುವಿಕೆ:  ... ಹೋಗ 
ಬೇಕಾದರೆ ಹಳೇ ಸೀರ ಉಟ್ಟು ಕೊಂಡು ಹೋಗು. ಡನ್ನಾದ ಸೀರೆನೂ | 
ಉಟ್ಟು ಕೊಂಡರೆ ಕಣ್ಣೆಸರಾದೀತು (ವಂಶವೃ. ೨೯೮); ಅವನ ವರ್ಣನೆ 
ಮಾಡಿದರೆ ಕಣ್ಣೆ ಸರಾದೀತೆಂದೇ ಹೆದರಿಕೆ (ಸುವಸಂ. ೫೨). "ಕಣ್ಣಾ ಸರು' 
ಪರಾ. [ಕಣ್‌ 4 ಎಸರ್ಕು (ಆ ಎಸರ್‌)] 
ಕಣ್ಣೆಳಅರಸ (ನಾ). ಒಬ್ಬಾತನ ಹೆಸರು: ತೈತ್ತಿರ್ಯ್ಯಾಯ ನಾಗ 
ಶರ್ಮಣೇ ಕಣ್ಣೆಳಅರಸ ಸಿಕ್ಕಮ್ಬ ಆನಂದೂರ ಪೆರ್ಬಾರ್ಬ ಪ್ರಭೃತೀನ್‌ 
(ಮೈಆರಿ. ೧೯೧೮ ; ೧೨-೧೧, 6ನೆಯ ಶತ). 
` [ಕಣ್ಣೆಳ? + ಅರಸ] 


ಕಣ್ಣೆಅಕ (ನಾ). ಕಣ್ಣಿನ ಪ್ರೀತಿ; ನೇತ್ರೋತ್ಸವ (2): ಸುತ್ತಣ ಸಭೆ [20 


ಕಣ್ನೆಆಕನು ಗೆತ್ತು `ಶಲರ್‌ ನೆರೆದು ನೋಡೆ ನೃಪಸತಿ ಮನದೊಳ್‌ 
ಕೂರ್ತುಃ [ಸಿರಿಯಲ್‌] - ಬಗೆದು ಜಿನೋತ್ತ ಮಸೆಂದಂಜಿ ಮಾಣ್ದ ಳ್‌ 
(ಅಜಿಫು. ೫-೫೬). [ಕಣ್‌ + ಎಆಕ,] 

ಕಣ್ಣೇಯಿ (ನಾ). ೧. ಕಣ್ಣಿನ ಗಾಯ, - ಶೂಲೆ: 
ನುಡಿಗೇಳ್ದ ಸದ್ಭಕ್ತನಂತೆ ಕಿನಿಯೇಜು .. 
ಲ್ಗಳಂ ಕಂಡ ಶಿವಭಕ್ತ ನಂತೆ ಕಣ್ಣೀಜು (ನಂಬರ. ೧೬-೧೨). ೨. ಕಣ್ಣೆಂ 
ಜಲು; ದೃಷ್ಟಿದೋಷ: ಕಣ್ಣೊಳಂಜನಪಿಟ್ಟು ಕಡೆಯೊಳಾ ಶಿಶುವಿಗೆ 
ಕಣ್ಣೇಜು ತಾಗುಗೆಂದವರು. .. ನೊಸಲೊಳು ಕಪ್ಪ ಬಿನ್ನಣಮೆನಲೊಂ 
ದಿಸಿದರು (ಅಂಜಚ.-೪-೪೨) ; ಕಾಯಲ್‌ ನೆನೆವೇಂ ನೋಡಕ್ಕ ತಳ್ತಪ್ಪಿ 
ದೊಡೆ 
ಆಕೆಂದು ನಿ(ಪಾಠಾಂ. ಜರಿಂದಿ, ರಡಿಂದಿ, ಆತಿಂದಿ]ಟ್ಟಿಸರವರ್‌ ಷೇಹದೆ! 
ತಿಣ್ಣ ವಿನ್ನೆಂತೊಯೆನ್ನಯ ಮೊಗ ಬಣ್ಣವಳಿದರಳಿವರು (ಸೊಬಸೋ. 
೧೫-೧೬); ಕನ್ನೆಗೆ ಕಣ್ಣೀಯಾದುದಕ್ಕಟಯೆ ೦ದು ಚೆನ್ನೈಯರೆತ್ತಿ 
ತೂಪಿಜಕಿದು (ನಾಗಕು. ೨೫-೬೩). 

[ಕಣ್‌ + ಏಲ್ಕು (ಆ. ಏಜ್ಯ್‌), / ತಮಿ. ಕಣ್ಣೂಜು] 
ಕಣ್ಣೊತ್ತು (ನಾ). ೧. ಕಣ್ಣಿನ ಬಾದೆ, ತೊಂದರೆ (೪.. 
೨. (ಆಲಂ) ನೋವುಂಟುಮಾಡುವಂತಹುದು ; ಅಧಾರಗಳು... 
ಸಮಗ್ರವಾಗಿ ದೊರೆತಿಲ್ಲ ಇಲ್ಲವೆ ದೊರೆಯುವುದು ಸಾಧ್ಯವಿಲ್ಲ ಎಂಬ 

ಕೊರತೆಯೂ ಕಣ್ಣೊತ್ತಾಗಿದೆ (ಕಸಾಚ. ೩೯). 
(ಕಣ್‌ + ಒತ್ತು] 
ಕಣ್ಣೋಜಿ (ನಾ). ಮೋಸಗಾರ; ಕುತಂತ್ರಿ: ತನ್ನ ಸಂಗಾತಿ ಆಂಡ್ರೂ | 
ಎಫಿಮಿ ದೊಡ್ಡೆ ಕಣ್ಣೋಜಿ ಎಂದವನ ತಿಳಿವಳಿಕೆ (ಹುಚ್ಚಮ. ೪೨); 
ಆವನು ಶುದ್ಧ ಕಣ್ಣೋಜಿ, ಜೋಕೆ ನಂಬಬೇಡ (ರೂಢಿ). 
[+ ತುಳು. ಕಣ್ಣೋಜಿ, ಕಂನೋಜಿ] 
ಕಣ್ಣೋಟ (ನಾ). ಕಣ್ಣಿನ ಓಟಿ: ಆ ದಾರಿಗುಂಟಿ ನನ್ನ ಕಣ್ಣೋಟ 
ಸಾಗಿತ್ತು (ರೂಢ). (ಕಡ್‌ + ಓಟ] | 


ಶಿವದೂಷಕರ 


101-2-5% 
| 
| 


೧೪೫೯ 


10 


15 


ಪೆಜರೆ ಕಣ್ಣೇಜಿನಾಶಂಕೆಯಿಂದಂ (ಅನಂಪು. ೮-೧೬); ಕಣ್ಣೇ 50 


40 


45 


ಕಣ್ಣಟ್ಟು 


'ಕಣ್ಣೊ ಟ್ಶಿ (ನಾ). ಕಣ್ಣಿ ನ ನೋಟ; ದೃ ಷ್ಟಿ: ಕಣ್‌ 4 ನೋಟಂ- 
ಕನ್ನೋಟಿಂ (ಶಮದ. ೧೫೮ ಕ ಪ್ರಯೋ) ; ಕನ್ನಡದ ಕಣ್ಣೋಟ - ಕೂರ್ಪು, 
ಅರ್ಪು (ಹೊಂಗಳು. ೧೫-೧೭) ; ಅಳುವ 368 ತುಟಿಯು ಹವಳದ 
ಕುಡಿಯಂಗ. . ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ (ಗರತಿ. ೮೫). 

[ಕರ್ಣ * ನೋಟ] 

ಕಣ್ಣೊ ೇರೆ.(ನಾ). ಕಣ್ಣಿ ನ ಕೊನೆ; ಕಡೆಗಣ್ಣು; ಅಪಾಂಗ: ಸಾರಿ 
ಕೈ ಗೊಡುವಡಟರನು ಕಣ್ಣೂ ೀರೆಯಲಿ ಕೋಪಿಸುತ. ತ್ನ್ನ ಯ ತೇರೆನಿಳಿದನು 
ಪಾರ್ಥನು (ಕುವ್ಯಾದ್ರೋ. Je ಅಬಲೆಯರ ಕಣ್ಣೋರೆಗಳ ಕಾಲಾಟ 
ಕಳುಕದರುಂಟಿ ಹೇಳು (ತೊರರಾ. ೧-೫-೫೨); ನಿನ್ನ ಕಣ್ಣೋರೆಯಿಂದೆ 
ನೋಡಲಾಗದೆ (ಚೆಬಪು. ೧೯-೩೮). [ಕಣ್‌ ೬ ಓರೆ) 

| ಕಣ್ಳಾಪು: ಈ ಯಾವ ಕಣ್ತಡಿಕೆಗಳನ್ನೂ ಕವಿಯು ಕಟ್ಟಿ ಕೊಳ್ಳ ಬಾರದು 
(ಜೀವಸಾ. ೪೫). [ಕಣ್‌ + ತಡಿಕೆ] 

ಕಣ್ರಡೆ (ನಾ). - ಕಣ್ಣಡಿಕೆ : ಕಣ್ಣತಡೆ ಕಟ್ಟಿಸಿಕೊಂಡ ಟಾಂಗಾಕುದುರೆ 

| ಯಂತೆ (ನಂಟರು. ೧೧೬). [se + ತಡೈ] 

ಸ್ತತ "ಕಣ್ಣಣಿ' ನೋ. 

ಕಣ್ತನ್ಪಿಸು (ಕ್ರಿ). ೧. ಕಣ್ಣಿನಿಂದ ಮರೆಯಾಗು ; ಕಾಣದಂತೆ ನುಸು 

| ೪ಕೊ; ಗಮನ ತಪ್ಪಿಸು: ಹುಡುಕುತಿಹ ಕಳ್ಳ ತಾಂ ಕಣ್ತಪ್ಪಿಸುತ 

ಲಿರಲ್‌ ಪಿಡಿದ ಕಟ್ಟಾಳಂತೆ (ಕಾಲೂರ. ೬೮-೧೧೯). ೨. ಕಣ್ಣಿನಿಂದ 
ಮರೆಯಾಗುವಂತೆ ಮಾಡು; ಅಡಗಿಸು: ಆ ಹಣವನ್ನು ಅವನ 
| ಕಣ್ತಪ್ಪಿಸಿ ಸಖ. [ಕಣ್‌ + ತಪ್ಪಿಸು] 

'ಕಣ ಪ್ರ (ಕ್ರಿ). ದೃಷ್ಟಿಯಿಂದ ಮರೆಯಾಗು ; ಕಣ್ಮರೆಯಾಗು : 

| ದನಕರುಗಳಂ ಕಾಯ್ವ ಹೊಣೆಯ ಹೊತ್ತಿದೆ ಹುಲಿಯೆ ಇನಿತು ಕಣ್ತಪ್ರಿದರೆ 

[ಕರ್ಣ + ತಪ್ಪು] 


| 
i 
i 


ಎತ್ತುದನಮಿಲ್ಲ (ಕಾಲೂರೆ. ೫೨-೮೦). 


- ಶಿವಭಕ್ತಿಯಿಲ್ಲದ ಹಾಳೊಡ |25| ಕಣ್ರಿ ಪ್ಲ (ನಾ). ನೋಡದೆ ಉಳಿದ ತಪ್ಪು; ದೃಷ್ಟಿಗೆ ಬಾರದ 


ತಪ್ಪು : ಮುದ್ರಣದಲ್ಲಿ ಕಣ್ತಪ್ಪು ಉಳಿಯಬಾರದು (4) 

(ಕರ್‌ * ತಪ್ಪು) 

| ಕಣ್ಣಿಮಿರ್‌ (ಕಿ ಕ್ರಿ). “ಕಣ್ಣುಗಳನ್ನು ಉಜ್ಜು, __ಒರಸು: ಪೊತ್ತು 
ತಂದರ್‌ ದೊಡ್ಡನಂ ಮನೆಗೆ Bo ಪೆತ್ತ ನರ್‌ ಕಣ್ತಿಮಿರಿ ಕಂಗೆಡಲ್‌ 

| ಬಾಡಿ (ಕಾಲೂರ. ೧೦೩-೨೦೮. [ಕ + ಹ 

| ಕಣ್ರಿ «ಟಿ (ನಾ). ಕಣ್ಣಿ ನ ಲಾಲಸೆ, ಕಣ್ಣಿ ನ ದುರಾಸೆ: . ಈ 
'ದಿಗಂಬರೆನಾರಿಯನ್ನು' ಬಣ್ಣದಲ್ಲಿ ಬರೆದುಕೊಂಡು ಕಣ್ಣೀಟಿ ತೀರಿಸಿ 
ಕೊಳ್ಳು ವದು ಅದಾವ ರುಚಿಯೋ? (ನಿರಾಧ. ೩೪). 


[ಕಣ್‌ ೬ ತೀಟಿ] 


35| ಕಣ್ರೀವು "ಕಣ್ಣೀವು' ನೋ. 


| ಕಣ್ತುಂಬು, ಕಣ್ಣುತುಂಬು (ಕ್ರಿ). ಕಣ್ಣಿಗೆ ತೃಪ್ತಿಯಾಗು : ಆರತಿ 
H ಐ ಣಾ 
ಬೆಳಗಿ ತನ್ನ ಕಣ್ಮುಂಬುವಂತೆ ನೋಡಿದಳು (ಕಾಲೂರ. ೨೦ ಕಥಾಸಾರ); 
ಜಗವರಳಿ ಕಂಡು ಕಣ್ತುಂಬಿ ಮರಳಿ ಮರುಳಾಗಿ ತುಂಬಿ (ಗಂಗಾತ. 
ಕಣ್ಣುತುಂಬು: ಬಣ್ಣದೊಟ್ಟಲದಲ್ಲಿ ಕಣ್ಣುತುಂಬುವ 
ಕಂದ (ನೆಲಮು. ೬೨). [ಕಣ್‌ + ತುಂಬ್ಮು) 
|ಕಣ್ತುವ್ರಿ (ನಾ). ತುಮ್ರಿ ಜಾತಿಯ ಮರ: ಕಣ್ತುಮ್ರಿ, ತುಮ್ರಿ 
| (ಮೈಔಗಿ. ೩೧-೫೯೮). (2) 
ಕಣ್ಮಟ್ಟು (ಕ್ರಿ). ಕಂಡುಕೊ: ಧಥಟ್ಟುಚ್ಚಿ ಸರಳುಗಿದ ಘಾಯಮಂ 
ತಾನೆ ಕಣ್ಣಟ್ಟಿದಂ ಪೂರ್ವದೊಳ್‌ ದೂರ್ವಾಸ ನುಡಿದ ಈ ನುಡಿ 
ಸಮಯಕೊದಗಿತೆಂದು (ತುರಂಗ. ೯೦-೨೭). 
[ಕಣ್‌ + ತಟ್ಟು ?) 


೧೦೮-೧೮). 


ಕಣ್ಣಣಿ ೧೪೬೦ 


ಕಣ್ಣಣಿ, ಕಣುದಣಿ, ಕಣ್ರಣಿ (ಕ್ರಿ). ಕಣ್ಣಿಗೆ ತೃಪ್ತಿಯಾಗು ; ಕಣ್ಣು | 
ತುಂಬು: ಕಣ್ಣಣಿಯದರ್ಭಕನಂ ನಡೆ ನೋಡಿನೋಡಿ (ಮಲ್ಲಿಫ. 
೩-೧೧೩), ನೋಡಿದಂ ಕಣ್ಣಣಿಯೆ ಬಳಿಕಿಳೆಗೆ ತನುವನೀಡಾಡಿ ದಂಡ 
ಪ್ರಣಾಮಂಗೈದು (ಜೈಮಿಭಾ. ೨೬-೭೧). ಕಣುದಣಿ : ಮನದಣಿದು 
ಕಣುದ (ಪಾಕಾಂ. ಣ್ಹ]ಣಿದು ಹರುಷಾಶ್ರುಗಳುಗುತ್ತಿರಲು (ಬಸಪು. | 5 
೨೯-೧೭). ಕಣ್ತ್ಣಣಿ : ಕರ್ಣತಣಿವಿನಂ... ಕೊಳ್ಳುಳನಂ ನಡೆ ನೋಟ್ಬಿ 
(ಪಂಪಭಾ. ೧೧-೪೧) ; ಕೃತ್ರಿಮ ಚೈತ್ಯಾಲಯಂಗಳಂ ಕಣ್ಮಣಿವಿನಂ 
ನೋಡುತ್ತುಂ (ಧರ್ಮಾಮೃ. ೨-೧೪೫). (ಕಣ್‌ + ತಣಿ] 

ಕಣ್ಮಣಿವು (ನಾ). ಕಣ್ಣಿನಿಂದಾದ ತೃಪ್ತಿ; ನೋಟದಿಂದಾದ ತಣಿವು | 
(8). (ಕಣ್‌ + ತಣಿವು] (10 

ಕಣ್ಣಿಟ್ಟಿ (ನಾ). ಕಣ್ಣಿನ ನೋಟ, -_ದೃಷ್ಟಿ : ನಿದ್ರಾನ್ವಿತೆಯಾಗಿ ಕಣ್ಣಿಟ್ಟ | | 
ಯೊಳಗನಿರುದ್ಧನ ಕಂಡಮರ್ದಸ್ಪಿ (ಮೊ ಹ ತ. ೨೭-೪೧); ಧ್ಯಾನ | 
ಮೂರ್ತಿಯ ಮೊಗದಿ ಕಣ್ಣಿಟ್ಟ ನಟ್ಟು ನಿಸ್ಪಂದವಾಗುತಿದೆ (ಅಗ್ನಿಹಂ, 
೬0). [ಕಣ್‌ + ದಿಟ್ಟ] 

ಕಣ್ಣಿಳುವು (ನಾ). ಕಣ್ಣಿಗೆ ಕಟ್ಟದಂತಿರುವ ಅನುಭವ: ಆ ಪರಿಯ/।5 
ಕಣ್ಣಿಳುವಾಗಿ ಕೆಂಚವೀರಾಖ್ಯ ಬಿತ್ತರಿಸುವೆವು ಕೇಳು (ವೀಕೈಪು. 
೧-೧-೪೬). [ಕಣ್‌ 4 ತಿಳುವು (ಆ ತಿಳಿವು)] | 

ಕಣ್ಣೀವು, ಕಣ್ಣೀವು (ಕ್ರಿ). ಕಣ್ಣು ತುಂಬು; .ತಣ್ಣಿಗೆ ತೃಪ್ತಿ 
ಯಾಗು: ಮೇನೆಯುಂ ಗಿರಿರಾಜನುಂ ಕಣ್ಣೀವಿ [ಪಾಕಾಂ. ಕಣ್ಣೀವಿ] 
ನೋಡಿ ಮೆಯ್ತಾವಿಯಪ್ಪಿ (ಗಿರಿಕ. ೩-೧೧೯ ವ). ಕಣ್ರೀವು: ನಿಮ್ಮ |20 
ಸಿರಿಯಂ ಕಣ್ಣೀವಿ ನೋಡಿಯುಂ (ಸಂಚತಂ. ೩೫-೧); ಸುಖಜಲಂ 
ಕಣ್ತೀವೆ ಬೆಳೆವ ಗದುಗದವಲರೆ (ಬಸರ. ೩-೧೦೯). [ಕಣ್‌ + ತೀವು] 

ಕಣ್ಣುದಿ (ನಾ). ಕಣ್ಣಿನ ತುದಿ, ಕುಡಿ; ಅಪಾಂಗ: ಸೋಗೆ 
ಕಣ್ಣುದಿಗೆ ಶೋಭಿಸುವ ಗೆರೆ (ಶಬ್ಬಮಂ. ೭೩). [ಕರ್‌ 4 ತುದಿ] 

ಕಣ್ಣುದಿಗೆರೆ (ನಾ). ಕಣ್ಣಿನ ತುದಿಯಲ್ಲಿ (ಕಾಡಿಗೆಯಿಂದ) ಬರೆದ 
ಗೆರೆ; ಸೋಗೆ; “ಕಣ್ಣ ಕೊನೆರೇಖೆ” (ಶಬ್ದಮಂ, ಶೀಕೆ): “ನವಿಲು 
ಕಣ್ಣುದಿಗೆರೆಗಳೊಳಡಕೆ ಮೊದಲಾದವಜ ಪತ್ರದಲ್ಲಿ ಸೋಗೆ? (ಶಬ್ದಮಂ. 
೮೩) [ಕಣ್ಣುದಿ * ಗೆರೆ] 


| 
| 
| 
ಕಣ್ಮೆರಪು "ಕಣ್ಣೆಆವು' ನೋ. | 
| 
| 


25 


ಕಣ್ಣೆರೆ (ನಾ). ಕಣ್ಣಿನ ತೆರೆ; ರೆಪ್ಪೆ: ಕಣ್ಣಿಕಿಯ ಕದಲಿಸಡೆ ನುಣೊಗರ (30 
ತಿಮಿರಿದಳ್‌' (ಕಾಲೂರ. ೩೩-೩೧). 
[ಕಣ್‌ *- ತೆಕ್ಕೆ (« ತೆಆಕ್ಕಿ)] 
ಕೆಣ್ಣೆರೆತ (ನಾ). ಕಣ್ಣುಗಳನ್ನು ತೆಕೆಯುವಿಕೆ: “ನೇಮಿಃ, ನಿಮೇ| 
ಸಷಣಂ, ೩ಮಿನಂ- ಈ ೩ ಕಣ್ಣೆರೆತಂ? (ಕಾಶಕೃ. ೬೦). | 
[ಕಣ್‌ + ತೆಕ್ನೆ (ಎ ತೆಕ್ಕಿ) + -ತ್ಮ] 95| 
ಕಣ್ಣೆಐಫು, ಕಂದೆಅಪು, ಕಣ್ಣೆರಪು (ನಾ). ಕಣ್ಣು ತೆರೆಯುವಿಕೆ ; | | 


ಪ್ರಕಟಗೊಳಿಸುವಿಕೆ: ಎತ್ತನಾನಾವ ಕಾರಣದಿಂದ ಬಂದೆ... ಉತ್ತರ| | 

ಗೊಡು ಕಣ್ಣೆಜವಾಗಿ (ವರ್ಧಚ. ೪-೬೮). ಕಂದೆಉಪು: "ಕಂದೆಲಪುಗೈ' ; । 
ಪರಾ. ಕಣ್ಣೆರಪು: ಅವನ ಕೈಡಳಕವೆಲ್ಲವನ್ನೂ ಕಣ್ಣೆರಪಾಗಿ ನೋಡಿ | | 
ಪ್ರೇಕ್ಷಕರು... ಉಗ್ಗಡಿಸಿದರು (ಭೀಷ್ಮಚ. ೬೬). [ಕಣ್‌ + ತೆಜಪು]|40 

ಕಣ್ಣೆ ಅನಿ, ಕಂದೆರನಿ, ಕಂದೆಅವಿ, ಕಂದೆಅವೆ (ನಾ). ೧. ಕಣ್ಣು _ 
ತೆರೆಯುವುದು ; ಕಣ್ಣು ಬಿಡಿಸುವುದು : ಪಚ್ಚಿಯ ಜಗಲಿಯ ಚೆಲ್ವಿಂಗೆ 
ಕಣ್ನೆಅನಿಯಾದೆಂತೆ ತೆಜಂಬೊಳೆವ ದೀವದ ಹರಿಣಿಗಳ ಲೋಚನಪ್ರತಿ| | 
ಬಿಂಬಂಗಳುಂ (ಪಂರಾಮಾ. ೩-೭೫ ವ); ಸಕಳಜಗಕ್ಕೆ ತನ್ನ ಕಾಂತಿಯೆ | 
ಕಣ್ಣೆಜವಿಯೆಂಬತಿರ್ದ ಮಹಾತೋರಣದೊಳಮೆಯ್ಕೊಳ್‌ ನೆರೆದು | 4 
ಕುಳ್ಳಿರ್ದ ಸೂರ್ಯವಂಶದ ಸುಕುಮಾರರಿಂ (ಗಿರಿಕ. ೧೦-೨೮ ವ). 


ಕಣ್ಣೊಳಲ್‌, 


೨. (ವಿಗ್ರಹಕ್ಕೆ) ಕಣ್ಣು ಬಿಡಿಸುವುದು: ಕರುಕರುವಿಂಗೆ ಕಣ್ಣೆಆವಿ 
ಕಲ್ವೆಸದೋಜಿಗೆ ನಚ್ಚಿನಚ್ಚು (ಮಲ್ಲಿಪು. ೨-೭೬). ಕಂದೆರವಿ; ೧. ಅರಿವು 
ಕಂದೆರವಿಯಾದ - ಅರಿವೇ ತಾನಾದ- ಬಸವಣ್ಣನವರ ಮಹಾಮನೆಯಲ್ಲಿ 
ಈ ವಿಷಮ ದ್ವೈತವೆಲ್ಲಿ? (ಮೋಳಿಮಾ. ೨೫ ಪ್ರಸ್ತಾವನೆ). ಕಂದೆಐವಿ: 
೧. ನಮ್ಮ ಗೊಹೇಶ್ವರನ ಕೈವಿಡಿದು ಸರಮಸುಖಿಯಾಗಿ ಕಳವಳ 
ಕಂದೆಜವಿಯೇನು ಹೇಳಾ (ಅವಡಂ. ೨೧೦-೯೪೩). ಕಂದೆಖವೆ : 
ಕುಮಾರಕರ ಪುಣ್ಮೋದಯದೆ ಕಂದೆಜವೆಯೈ ಸಲೆ (ಕುವ್ಯಾಆ. ೭-೧೨). 
[ಕಣ್‌ + ತೆಜನಿ) 

ಕಣ್ಣೆಅನಿವಡೆ (ಕ್ರಿ). ಕಣ್ಣೆರವಿಯನ್ನು ಪಡೆ, ಹೊಂದು: ಮಳ 
ಯಜತಿಳಕದಿನಶೇಷ ಮಂಡನಶ್ರೀಗೆ ಕಣ್ಣಿಅವಿವಡೆದುಂ ಖಚರಸಹಚರೀ 
ಪರಿವಾರನೆಲ್ಲಂ ತಮ್ಮ ಪರಿಕರ್ಮಕೌಶಲಮಂ ಮೆದು ನೆಜಕೆಯೆ 
ಪಸದನಂಗೆಯ್ವೆ (ವರ್ಧಪು. ೭-೯ ವ). [ಕಣ್ಣಅವಿ * ಪಡೆ] 

ಕಣ್ಮೆಅವು, ಕಂದೆಅವು (ನಾ). ತಿಳಿವು; ದರ್ಶನ: ಒದವಿದ 
ಚತುಪ್ಪಷ್ಟಿಕಲೆಗಳೊಳಗಣ ತಿಳಿವು ಪದಿನೆಂಟು ತೆಣದ ನಿದ್ಕಗಳ ಕಣ್ಣೆ ಅವು 
ಸಕ್ಕದಮಮರ್ದ ಕನ್ನಡಂ ಪಾಗದಂ (ಪದ್ಮಾ. ೪-೩೪). ಕೆಂಡೆಅವು: 
ನೀನಾರೈ ನರಾಂಗದ ಮಜಕಿಯ ಜವನಿಕೆ ನಿನ್ನಲಿದೆ ಕಂದೆಜವ 
ಮಾಡಾರೆಂಬುದನು ನೀನು (ತೊರರಾ. ೩-೧-೩೬). 

[ಕಣ್‌ + ತೇಜವು] 

ಕಣ್ಲೆಯತಿ, ಕಂದೆರೈ, ಕಂಜೆಆ್‌ (ಕ್ರಿ). ೧. ಕಣ್ಣುಬಿಡು: ಸೋಗೆಯ 
ಚೆಲ್ವು ಕಣ್ಣೆಿದುದೋ ಪೇಟಕಿಂಬಿನಂ ಪೀಲಿಗಳ್ತರದಿಂ ಕಣ್ಣೊಳಿಸಲ್ಕೆ 
(ಕಾದಂಪೂ. ೨೯೭) ; ಸುಷುಪ್ತಿಯೊಳಿದ್ದು ನಿಮಿಷದೊಳೆದ್ದು ಕಣ್ಣೆಜಕೆದ 
(ಕುವ್ಯಾದ್ರೋ. ೮-೩೨). ೨. ಪ್ರಕಟವಾಗು; ಕಾಣಿಸಿಕೊಳ್ಳು : 
ಈ ದಂಪತಿಯ ಬಯಕೆ ಸಂಪೂರ್ಣಮಾಯ್ತುತ್ಸವಂ ಕಣ್ಣೆಜಕೆದಂ 
ತಾಯ್ತೆನ್ನ ಸಾಮ್ರಾಜ್ಯದ ಫಲಂ (ಆದಿಪು. ೪-೪೮) ; ನೆಜಕಿಯೆ ಧನುರ್ವಿದ್ಯೆ 
[ಯೆ] ಕಣ್ಣೆ ಜಕೆವಿನೆಗಂ ಕಲ್ತ ನಿಮ್ಮ ಮಕ್ಕಳ ಮೆಯ್ಕೊಳ್‌ ಮೆಜಕೆದಪ್ಪೆನೆನ್ನ 
ವಿದ್ದೆಯಂ (ಪಂಪಭಾ. ೨-೬೫); ನೆಜಕಿಯದಿರೆ ಗೌರನಮಂ ಕಂಡಜಕಿಯದ 
ಪುರುಷಂಗೆ ಮಾಟ್ಬಿನೊಳ್‌ ಸುಜನತೆ ಕಣ್ಣೆ ಅಕಿದುದು (ಶಾಂತಿಪು. ೨-೭೬); 
ಆಟವು ಕಣ್ಣೆಆಕಿಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು (ಮಹಾದೇ. 
ಕ. ೭೫-೧೮೭) ; ಕಂದೆರೆ: ೧. “ಬಾಹುಬಲಿ ಕಂದರೆದುಕೊಂಡೇ 
ಇದ್ದರೂ ಅವನ ಮನಸ್ಸು ಹ ಮರುಕವಡೆದುಕೊಂಡಿತ್ತು ” (ಕನ್ನ. 
೬೦) ; ಅಲಸ್ಕವನ್ನುಳಿದು, ಮೆಲ್ಲಮೆಲ್ಲನೆ ಕಿನಿಗೊಡಬೇಕು ; ಕಂಡೆರೆಯ 
ಬೇಕು (ನಾಡೊ € ಜ. ೩೬೩). ಕಂದೆಅಕೆ: ೧. ತರುನೀಡನಿಕಾಯದಿ 
ನೆಲ್ಲವಾಗಳಾಗಳೆ ಗಜ ವೊ ಯ್ವ ಕಂದೆಲ[ಜ್‌3ವ ತುಪ್ಪ ಳೊಡರ್ಚುವ 
ಕೆಂಪನಾಳ್ವ ಕೋಮಳ ಶುಕಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು 
ಲುಬ್ಬಕಂ (ಕಾದಂಪೂ. ೧೭೮) ; ತರುಣಿವೊಯ್ಯ್ಮೃನೆ ಶಂದೆಜಕೆದು ದಿಟ್ಟಿಸಿ 
ಜೀವಂಧರನ ಮೋಹನರೂಪಗಂಡು (ಜೀವಂಸಾಂ, ೧೩-೪೨) ; ಕಂದೆಟಕ 
ದಳು ಪುನರಪಿ ನೋಡಿ ಚರಣಾರವಿಂದದೆ ನೊಸಲ ಚಾಚಿದಳು (ಮೋಹತ, 
೩೦-೩೪). (ಕಣ್‌ + ತೆಜಕಿ|] 

ಕಣ್ಣೊಡವು (ನಾ). ಕಣ್ಣಿಗೆ ಭೂಷಣ: ಆತನ ರೂಪಿದೊಂದು ಕಣ್ಣೊಡ 
ನೆನೆ ಬೇಜದೊಂದು ಬಗೆಗಿಕ್ಕಿ ದ ಟಿಕ್ಕೆನೆ ವಶ್ಯದೊಂದು ತಣ್ಣೊಡರೆನೆ 
ನೋಟ್ಬ ನೋಟಕರ ಕಣ್ಗೊಳಗಾದುದು ಣ್ಣ ಪಾಪೆಮೋಲ್‌' (ಸಂರಾಮಾ. 
೩-೩೯). (ಕರ್‌ ೬ ತೊ ತವು] 

ಕಣ್ಣೊಳಲ್‌, (ಕ್ರಿ). (ಭಯದಿಂದ) ಕಣ್ಣನ್ನು ತಿರುಗಿಸು; ಕಂಗೆಡು : 
ಅಡಂಗುವ ಪೆರ್ಬುಲಿ ಕಣ್ಣೊಳಲ್ವ ಬಲ್‌ಗರಡಿ ಕಡಂಗಿ ಮೆಯ್ಮುರಿವ 
ಕೇಸರಿ (ಶಬಶಂ. ೩-೪೮). 

[ಕಣ್‌ + ತೊಳಲ್‌, (ಆ ತೊಟಲ್‌,)] 


ಕೆಣ್ನೊಳಲ್‌, ೧೪೬೧ 


ಕಣ್ನೊಳಲ್ಕ್‌, ಕಂದೊಳಲ್‌, ಕಂದೊಳಲು (ನಾ). ಕಂಗೆಡುವಿಕೆ; 
ದಿಗೃ ಮೆ (?): ಕಾಮದಿಂದಧಿಕದ ಕಣ್ಣೊ _ಳಲಿಲ್ಲದು ಕ್ಷೇಮ, 
ಕೀರ್ತಿಯ ಕೆಡಿಸುವುದು (ಭರಚ. ೧೨-೧೨೫) ಕಂಜೊಳಲ್‌: ಮುಂದು 
ಗೆಟ್ಟು ನಾಂ ನಿಂದಿರಲಿಂಬುಗಾಣದಣಸುತ್ತವೆ ದೈವದ ವೃಂದ ಮಧ್ಯ ದೊಳ್‌ | 
RAS ಬಂದು ಮಟಕಿವೊಳ್ಳೆ ನು ನಿಮ್ಮನು Fo (ದೀಕ್ಲಾಬೋ.! 
೮೩-೮) ; ಠಾಣದೆಲೂಹಿಸಿದ ಮನ ಮುಗ್ಗಿದುದು ಕಂದೊಳಲ ತೋಹಿನಲಿ 
(ಕುವ್ಯಾಗ. ೬-೨೮). ಕಂದೊಳಲು : "ಕಂದೊಳಲುಗೊಳ್‌' 
ಪರಾ. [ಕಣ್‌ + ತೊಳಲ್ಮ್‌ (ಆ ತೊಟಲ್ಸ್‌)] 

ಕಣೊ ಳೆ (ಕ್ರಿ). ಕಣ್ಣು ಗಳನ್ನು ತೊಳೆ : ಲಲನೆಯೋರ್ವಳು ಕಣ್ಣೊ PY | 
(ನಾಕಾ. ಕಣ್ಣೆಳ್ಳೆ, ಕಳಿ]ದಳಾ ರಾಯನ ಲಲಿತಲಾವಣ್ಮ ರಸಜೊಳು 10 
(ಕುರಾಸಾಂ, ೭-೧೦೩). [ಕಣ್‌ + ತೊಳ್ಳೆ] | 

ಕಣ್ಣೊಲಲಿ "ಕಣ್ಣಂದೊಲಲಿ' ನೋ. 

ಕಣ್ನೋಯಿು (ಕ್ರಿ). ಕಣ್ಣಿಗೆ ಕಾಣಿಸು; ಗೋಚರವಾಗು : ಭೂರಮಣಿ 
ತನ್ನೃಪಾಲಯ ಚಾರುತೆಯಂ ನೋಡೆಲೆಂದು ಕಣ್ಣೋಜದವೋಲ್‌ 

[ಕಣ್‌ + ತೋಜು (<4 ತೋಲ್‌)] 


(ಬಾಧಪ. ೧-೧೬೭). ಕ 
ಕಣ್ಬರೆ "ಕಣ್ಸೊರೆ' ನೋ. 
ಕಣ್ಪಸ "ಕಣ್ಬಸ' ನೋ. 
ಕಣ್ಣೂ ತಿ (ನಾ). ಒಂದು ಸಸ್ಯದ ಹೆಸರು: (ಮೈಡಗಿ. ೩೭-೭೪೨). [| 
ಕಣ್ಣೊ ರೆ, ಕಣ್ಣುಪರೆ, ಕಣ್ಪರೆ (ನಾ). ಒಂದು ಬಗೆಯ ಕಣ್ಣಿ ಕಿನ 
ಕಗ; ಕಣ್ಣು ಗುಡ್ಡೆ Wa ಮೇಲೆ ಬೆಳೆಯುವ ತೆಳುವಾದ ಪೊಕಿ: | 
ಕಣ್ಸೊರೆಯಿಂದ ” ಜ್ರ ಮಾಂದ್ಯ ವಾಗಿದೆ (ರೂಢಿ), ಕಣ್ಣುಪರೆ: (9). 
ಕಟ್ಟ ರೆ: ಕುರುಡನ್ನು ಂಟುಮಾಡುವ ಕಾರಣಗ ಳಲ್ಲಿ ಕಣ್ಬರೆ ಅತಿ 
ಪಾ ಪ್ರಾಮುಖ್ಯವಾದುದು (ನಿಮ್ಮದೃ. ೧೬೫). (ಕಣ್‌ ಪೊರ) | 
ಕಣ್ಬಚ್ಚೆ (ನಾ). ಕಣ್ಣಿಗೆ ಮ —ಸೊಗಸು: ದಳಂಬೆತ್ತೊತ್ತೆ | 
yi ಬರಿಸಿ ಬಿರಿದು ಕಣ್ಬಚ್ಚನಾದಚ್ಚವಣ್ಬೀಜಕದ ದಾಳಿಂಬಂ (ಚಂದ್ರೆ. 
ಸಹ | [ಕಣ್‌ + ಪಚ್ಚ] 
ಕಣ್ಬಡಿ, ಕಣ್ಣುಬಡಿ (ಕ್ರಿ). ರಿಪ್ಸೆ ಹೊಡೆ; ಕಣ್ಣುಮಿಟುಕಿಸು. 
"ಕಣ್ಬಡಿಕ' ಪರಾ. ಕಣ್ಣು ಬಡಿ: *ನಿಮಿಷ- ಕಣು ಕ ಸಬಡಿಯುವಷ್ಟು | 
ಹೊತ್ತು” .(ಗಂಗಾಮ, ೧೮೪). [ಕಣ್‌ + ಬಡಿ) i 
ಕೆಣ್ಬಡಿಕ (ನಾ). ರೆಪ್ಪೆ ಹೊಡೆಯುವವನು ; ಕಣ್ಣುಮಿಟುಕಿಸು ಸು180. 
ವವನು: ಅವನು ಮಹಾ ಕಣ್ಬಡಿಕ (ರೂಢಿ). [ಕಣ್‌ + ಬಡಿಕ] | 
ಕಣ್ಬಡಿಗೆ (ನಾ). ಕಣ್ಣು ತಪ್ಪಿಸಿ ತಿರೆಗುವವನು; “ಮೋಸಮಾಡು | 


ನವನು ೫ (ಸಂಪಭಾ. pi ಇಂತು ಕಟ್ಟ[ಡಿ][ಸಾರಾಂ. ಓ] ಗರಪ್ಪ ಕ| 
| 


20 


| 
| 
1 
2; 
| 
| 
| 
I 
( 
( 
| 
| 


ಮಾನಸರಪ್ಪರ್‌ (ಪಂಪಭಾ. ೮-೭೬); ಎರ್ದೆಗೆಟ್ಟಿರಣ್ಯ ದೊಳ್‌ ತಿರಿ 
ತರುತಿರ್ದ ಕಣ್ಬಡಿಗರಿಂ ಮಗುಲ್ಲುಂ ... ರಾಜ್ಯದೊಳೇಂ ನೆರೆಯಲೈ |35 
ತೀರ್ಗುಮೋ (ಪಂಪಭಾ. ೮-೮೫). [ಕಣ್‌ + ಬಡಿಗ] 
ಕಣ್ಬಡಿಸು (ಕ್ರಿ). ತೋರಿಸು; ಕಾಣುವಂತೆ ಮಾಡು : ಕಿಜಿದುಂ ದಿನ 
ದೊಳೆ ಕರೆತಂದು ಕಣ್ಬಡಿಸುವೆಂ (ಚಿಕವಿ. ೬-೧೩೩ ವ). 
[ಕಣ್ಬಡ್ಕು + -ಇಸ್ಯು) 
ಕಣ್ಟಡ್ಗು (ಕ್ರಿ). ೧. ಕಾಣಿಸಿಕೊ; ಕಣ್ಣಿಗೆ ಬೀಳು: ವಸಂತಕಂ ಲೀಲಾ |40 | 
ಮುಕುಂದಯಂತ್ರವಾದನಮಂ ನುತಿಸುವ ನೆವದಿಂದೆನ್ನ ನಿಢಂಭಿಪನದ 
ಅಕಿಂದಾನುಮೊಂದು ನೆವದೊಳಿಲ್ಲಿಂ ಪೊಜಮಟ್ಟು ಕಣ್ಬಡುವೆನೆಂದು., 
ಯೋಚಿಸಿ (ಚಿಕವಿ. ೬-೨೨೨). ೨. ಮಲಗು; ಕಣ್ಣು ಮುಚ್ಚು ; | 
“ಬಯಸು; ಆಶಿಪಡು” (ಜೀವಸಂ. ಕೋಶ): es 
ಬಳ್ಳಿ ಬೆಸಕೆಯ್ದಿಂತುಂಡು ಕಣ್ಣಟ್ಟಪಂ [ಪಾಠಾಂ. ಕಣ್ಬಿಟ್ಟ ಪಂ) ಆಜ 
ಸಚ್‌ [ಕಣ್‌ 4 ಪಡ್ಡು. / ತಮಿ. ಕಣ್ಣು ಡು] 


ಕಣ್ಬರಿಗೆಡು 


ತಬು ಕಣ್ಣೆದುರು; ಪ್ರತ್ಯಕ್ಷ: ಉಡುವವರುಮನುಣ್ಬರುವುಂ 
ನಡೆ ನೋಡಿ ಕನಲ್ಹೊನಲ್ಲು ಮುನ್ನಿನ ಭವದೊಳ್‌ ಕುಡದರ್‌ ಕಣ್ಬಡಿ 
ನೊರ ಧೃತಿಗೆಡೆ ಬಡವರ ಪಿತರರೆಂತೆ ಮಜುಗುತ್ತಿರ್ಕುಂ (ಕಾವ್ಕಾವ. 
೧೮೧). [< ಕಣ ಡು] 

5[ಕಣ್ಬ ಡೆ, ಕಣ್ಣು ಪಡ್ಗೆ (ಕ್ರಿ). ಕಣ ್ಲನ್ನು ಹೊಂದು; ದೃಷ್ಟಿ ಸ್ಟಿಯನ್ನು 
ಇಡಿ: ಚಕ್ರ! ರತ್ನ ಪ್ರ ಭಾಚಕ್ರ ಡೊಳಂ ಆ ಪಡೆ ಕಣ್ಬ ನರ ಸೋಪಾ 
Ms Se (ಆದಿಷು. ೧೩-೫೦ ವ); es 
ಕಣ್ಣಾರೆ ನೋಡಿ ಕಣ್ಬಡೆದುದರ್ಕೆ 'ಸಾಫಲ್ಯಮಂ ಸಾಧಿಸುವೆಂ (ಕಾದಂಉ. 
೫೧೯) ; ಕಣ್ಬಡೆದ ಫಲಂ ಸುತನಂ ಕಾಣ್ಟುದೆ (ಮಲ್ಲಿಪು. ೩-೧೨೧); 
ಕಣ್ಬಡೆದ ಫಲಂ ಶುಭಮಂ ಕಾಣ್ಟುದೆ ನಲಂ... ಕುರುಡಂ ಕಣ್ಬಡೆದ 
ವೊಲಾದುನೆಮ್ಮ ಜನ್ಮವೆ ಸಫಲಂ (ಅನಂಪು. ೧೩-೩೬). ಕಣ್ಣು ಪಡೆ, : 
ಹೋದ ಮಗ ಸಿಕ್ಕಿದ್ದು ನನಗೆ ಕಣ್ಣುಪಡೆದ ಹಾಗಾಯಿತು (ರೂಢಿ). 

[ಕರ್‌ + ಪಡೆ] 

ಕಣ್ಟನಿ, ಕಂಬನಿ (ನಾ). ಕಣ್ಣಿನಿಂದ ಬರುವ ನೀರು; ಕಣ್ಣೀರು: 
ಕೂಡೆ ಕಣ್ಬನಿಯಂ ಸೂಸಿದಳೊಂದುಮಂ ನುಡಿದಳಿಲ್ಲಾ ಕನ್ನೆ 
ತನ್ನಂದಮಂ (ಆದಿಪು. ೩-೨೪) ; ಈಗಳಾಂ ಬರಿದೆ ಕಣ್ಬನಿಯಂ ಸುರಿ 
ಯುತ್ತುಮಿ[ರ್ದೊಡಂಗ ಬಂದಪುದೇನೊ (ಕಾದಂಉ. ೫೯೦); ಕಣ್ಬನಿ 
ಪೊಜಮಟ್ಟಿವು (ಜಗವಿ. ೫-೮೬) ; ಕಣ್ಬನಿಯನಿಕ್ಕಿದನತ್ತಲು (ಎಕ. ೪11], 
ತೀರ್ಥಹ. ೨೫-೧೯ ; 1250); ಹಸಿದಿರ್ದುಂ ತಿನಲೊಲ್ಲದೆ ಕಣ್ಬನಿ 
ಯೊಸಜುತ್ತೆ (ಜಯಕಾ. ೨-೨೩); ತುಣುಗೆವೆ ಕಣ್ಪನಿಗಳನೋಸರಿಸದೆ 
ಬಜಕದಿಹುದೇನವ್ವ (ಮೋ ಹತ. ೯-೧೭). ಕಂಬನಿ: ಶೋಕದೊಡ್ಡಿನ 
ಮುಗಿಲು ಕಜಕೆದುದು ಕುರುಬಲದ ಕಂಬನಿಯ ಬಿಜುವಳೆಯ (ಕುವ್ಕಾಕ. 
೨೦-೩೬); ಆ ಶಶಿವದನೆ ಕಂಬನಿಯ ಮಿಡಿದಳು ನಿಜನಖಾಗ್ರದಲಿ (ನಳಚ. 
೩-೪೨); ಕಾತುರೆಡೆ ಹಂಬಲಿಪಳು ಕಂಬನಿಯೊಗುವಳೇನೆಂಬೆನಚ್ಚರಿಯ 
(ಕಂನವಿ. ೯-೧೯೫); ಅಗಲುವಿಕೆಯ ಕಂಬನಿ ಅವರೆಲ್ಲ ಸುರಿಸಿದರು 
(ಕಂಬಹು. ೧೨೭). [ಕರ್ಣ + ಪನ್ಮಿ] 


| ಕಣ್ಬನಿದುಣುಗಲ್‌ (ನಾ). ಕಣ್ಣೀರಿನ ಹನಿಗಳ ಸಮೂಹ: ಅನು 


ಭವಿಸಿದ ಕೋಟಲೆಗಳನಿನಿಸೆಂದೆಣಿಸಲೈ ಮೌಕ್ತಿಕಾಕ್ಸಾನಳಿಯಂ ನನಜದಳ 
ನಯನೆ ಸಮೆದಪಳೆನೆ ಸುರಿದುವು ತರದೆ ತೋರ ಕಣ್ಬನಿದುಜುಗಲ್‌ 
(ಕಾದಂಉ. ೨೯೨). [ಕಣ್ಬನಿ + ತುಜುಗಲ್‌] 

ಕಣ್ಬನಿವಟಕ (ನಾ). ಕಣ್ಣೀರಿನ ಮಳೆ: ಎಜಗದೆ ತಮ್ಮೊಳ್‌ ಮಧುಕರ 
ನೆಆಗಿರೆ ಕೇದಗೆಯೊಳೆಟಲ್ಲು೪ ಕಣ್ಬನಿವಟಕ ಯಂ ಕಜಕಿವಂಕಿರೆ ಕಟಾವೂ 
ಗಳಿನುಜಕಿ ಬೀತುವು ಸುರಗಿ ಹೊನ್ನೆ ಮಲ್ಲಿಗೆವನದೊಳ್‌ (ಜಗವಿ. ೪-೫). 

[ಕಣ್ಬನಿ * ಮಲ್‌] 

ಕಣ್ಬರಿ (ನಾ). ೧. ಕಣ್ಣಿನ ಹರವು; ನೋಟದ ಹರವು: ಅಧರಾಮೃತಂ 
ತುಟುಕಲಾಗದು ಬೀಸಜವಾಗದಪ್ಪು ಕಣ್ಬರಿಯಣಮಾಗ ಪಣ್ಣಳಿ ಯ 
ದಿಂಪಗೆಯಾಗದಲಂಪು ಮಾಸಲಂತಿರೆ (ಅರ್ಧನೇ. ೪-೮೬) ; ಕಣ್ಬರಿ ಪುತ್ರ 
ಮಿತ್ರ ವನಿತಾಜನದೊಳ" ಸಮಸಂದು (ಚಂದ್ರಪು. ೨-೪೧); ಕಳಕಳಮಲ್ಲ 
ದಿಲ್ಲ ನುಡಿ ಕಣ್ಬರಿ ಕಣ್ಬನಿಯಲ್ಲದಿಲ್ಲ (ಅನಂಪು. ೮-೩೯) ; ಕಾಯದೆ 
ಕಣ್ಬರಿಯಂ ತಂಗಾಯದೆ ನಿಮಗರಸನಾಣೆಯೆನೆ (ಸೂಕ್ತಿಸು. ೧೩-೧೭). 
೨. (ಆಲಂ) ವಿವೇಕ. "ಕಣ್ಬರಿಗೆಡು' ಪರಾ. ' [ಕಣ್‌ 4 ಪಕ್ಕ] 

ಕಣ್ಬರಿಗೆಡು (ಕ್ರಿ). ವಿವೇಕವನ್ನು ಕಳೆದುಕೊಳ್ಳು : ಕಣ್ಣರಿಗೆಟ್ಟು ದಿವ್ಯ 
ಮುನಿಗಿತ್ತಪಮಾನದಿನಾರ್ತರೌದ್ರದಿಂ ಪೆಣ್ಣುಲಿಯಾಗಿ ಪುಟ್ಟಿ (ಪಂರಾಮಾ. 
೨-೫೩) ; ತಮ್ಮೊಳೋರೊರ್ವರಂ ನಣ್ರುಗೆ ಕಣ್ಣರಿಗೆಟ್ಟು ಇಜಿಕಿಯಿಜ್‌ದು 
(ನೇಮಿಪು. ೩-೭೦ ವ); ಕಣ್ಣರಿಗೆಟ್ಟು ಕಾಮನಿಸೆ ನಾಂಟುವ ಪೂಗಣೆಯಿಂ 


ಬಬಲ್ಲು (ಜಗವಿ. ೧೭-೧೨೨). [ಕಣ್ಬರಿ + ಕೆಡು) 


ಕಣ್ಬರಿವು ೧೪೬೨ ಕಣ್ಬೇನೆ 


ಕಣ್ಬರಿವು (ನಾ). ಕಣ್ಣಿನ ಹರವು, ನಿಸ್ತಾರ; ನೋಟದ 
ಅಳವು : ಎಂತೆಂತು ಕಂಡೆ ಕಣ್ಬರಿವೆಂತೆಂತೇನೆಂದು ನುಡಿದನಾತನ ಕೆಲ 
ದೊರ ನೀಂ ತಡೆದ ಬೇಗವೆನಿತೆನಿತು (ಕಾದಂಪೂ. ೮೦೬). 

[ಕಣ್‌ + ಪರವು] 

ಕಣ್ಬಸ, ಕಣ್ಬಸ (ನಾ). ಕಣ್ಣಿನ ಅಪೇಕ್ಷೆ, ಬಯಕೆ: ನಾರದನ 
ಕಣ್ಬಸವೋಡಿದುದಿಂದು (ಜ ಗವಿ. ೧೮-೧೦೯) ; ಮಲೆದಿದಿರಾಂತರಂ 
ತಜದು ಕಣ್ಬಸವೊತ್ತುನಿನೊಂದು ತಳ್ಲಿನಿಂ ಕಲಿತನಮುಂ (ಎಕ. ೪, 
ಹಾಸನ. ೧೦೬-೨; 1222). ಕಣ್ಸಿಸ; ಕಣ್ರಸ ([ಪಾಠಾಂ. ಕಣ್ಬಸ] 
ವೋಡದಿದೆಂತು ನೋಡೆಯುಂ (ಅರ್ಧನೇ. ೬-೭). [ಕಣ್‌ + ಪಸ] 

ಕಣ್ಬಸಿವು (ನಾ). - ಕಣ್ಬಸ: ತಮ್ಮೊಳ್‌ ಭರದಿಂ ವನದೇವತೆಯರ 
ನೆರನಿಯ ಕಣ್ಬಸಿವು ನಿಸದಮೋಸರಿಸುವಿನಂ (ಚಂದ್ರಪು. ೫-೭೯) ; ಓಡಿದು 
ದೆನ್ನ ಕಣ್ಬಸಿವೆನುತ್ತೊಸೆದಾಡಿದನಂದು ನಾರದಂ (ಜಗವಿ. ೮-೬೫). 

[ಕಣ್‌ * ಪಸಿವು) 

ಕಣ್ಬಾಸೆ (ನಾ). ಕಣ್ಣಿನ ಪಾಸ್ಕೆ ಗುಡ್ಡೆ: ತಣ್ಣುಆೀಲ್‌, ನುಣ್ಟೊ 
ಗರ್‌, ಕಣ್ಟಾಪೆ (ಶಬ್ದಾನು. ೮೯ ಪ್ರಯೋ). (ಕಣ್‌ + ಪಾಪೆ] 

ಕೆಣ್ಬಿಡು, ಕಣ್ಣುಬಿಡು (ಕ್ರಿ). ೧. ಕಣ್ಣನ್ನು ತೆರೆ; ದೃಷ್ಟಿ ಹರಿಸು: 
ಬಳಿಕನಿತರಲಿ ಕಣ್ಬಿಟ್ಟು ನೋಡುತ್ತಾಗ್ರಹಿಸುತಂ ತಂದೆಯಿಂತೆಂದಂ 
(ಬಸಪು. ೧೩-೨೯). ಕಣ್ಣುಬಿಡು ು ಪಿ. ದಿಕ್ಕು ಕಾಣದಾಗು; 
ಕಂಗೆಡು: ಕಾಲನ ದೂತರು ಕರೆವಾಗ ನೀ ಕಾಲಗೆಟ್ಟು ಕಣ್ಣುಬಿಡುವಾಗ 
(ಪುರಂದ. ೧-೧೫೫-೩). ೩. ವಿವೇಕವನ್ನು ತಾಳು; ತಿಳಿವಳಿಕ 
ಯನ್ನು ಪಡೆ: ಎಲ್ಲವನ್ನು ಹಾಳುಮಾಡಿಕೊಂಡ ಮೇಲೆ ಅವನು ಕಣ್ಣು 
ಬಿಡುತ್ತಿದ್ದಾನೆ (ರೂಢಿ), [ಕಹ್‌ 4 ಬಿಡು] 

ಕಣ್ಛೀಡು (ನಾ). ೧. ಕಣ್ಣನ್ನು ಬಿಡುವಿಕೆ, ತೆರೆಯುವಿಕೆ: 
ಕಡೆಗಣ್ಣಿಂದುಜ್ಜಳಿಪ ಕಡುಗೆಂಪು ಕೌರವಕುಳಂಗೆ ಕಡುಮುಳಿದ ಜವನ 
ಕಣ್ಬ್ಷೀಡಿನ ಫೋಲ್‌ (ಗದಾಯು. ೮-೩೪); ಆ ನಾಡು ಸಿರಿಯ ಕಣ್ಬೀಡು 
(ಶಮದ. ಮ. ೭೭ ಪ್ರಯೋ). ೨. ಕಣ್ಣು ನೆಲಸುವ ಸ್ಥಳ (ಕಿ). 
೩. ಕಣ್ಣಿರುವ ಜಾಗ: ಸೊನಡಿಂಗೇವಯ್ಸಿ ಪುಲ್ವಟ್ಟಿಯ ತಿವಳಿಯ 
ನಾರಯ್ದು ಘರ್ಮದ್ರವಂ ಮೆಯ್ನನಿರುಂ ಮೆಯ್ದೆರ್ಚೆ ಕಣ್ಣೀಡುರಿಯ 
ನುಗುಟಕ್‌ (ಮಲ್ಲಿಪು. ೧೦-೯೦). [ಕಣ್‌ + ಬೀಡ್ಕು] 

ಕಣ್ಬೀಲಿ(ನಾ). ಕಣ್ಣುಳ್ಳ ಗರಿ; ನವಿಲುಗರಿ: ಸುತವದನಕಮಲಮಂ 
ಕಾಣದ ಕಣ್‌ ಕಣ್ಣೀಲಿಯ ಕಣ್ಣೆನುತುಂ ಕಣ್ಬನಿಯಂ ಕರ್ಚಿದಳ್‌ 
(ಮಲ್ಲಿಪು. ೩-೧೨೧) ; ಕಣ್ಣೀಲಿಗಳ ಪಸದನದೆ ಕೋಮಳೆ ಸೊಗಯಿಸಿದಳ್‌ | 
ಶಬರಿ (ಪುಪ್ಪಪು. ೫-೯೬). (ಕಣ್‌ + ನೀಲಿ) 

ಕಣ್ಣುಯಿಂಕು (ನಾ). “ಹಣ್ಣಿನ ಕೊಳೆ” (ಅದ್ಭುತ. ಕೋಶ): ಇಂತು 
ಮಜುಗುವಾತನ ಕಣ್ಣೀರೆ ಪೊಚ್ಚಮಾಗೆ ಪರಿದುದು ಮೇಣ್‌ ಕಣ್ಣುಟುಂಕೆ 
ಬೆಟ್ಟ ವಾದುದು (ಅದ್ಭುತ. ೩೫-೯). 

[ಕಣ್‌ + ಪುಲುಂಕು. ಉ ತುಳು. ಪುರ್ಕು, ಪುಳ್ಳು) 

ಕಣ್ಬೆಳಕು "ಕಣ್ಬೆಳಗ್ಳು' ನೋ. 

ಕಣ್ಣೆಳೆಗ್ಗು, ಕಂಬೆಳಕು, ಕಂಬೆಳಗ್ಗು, ಕಣ್ಟೆಳಕು (ನಾ). 
೧. ಕಣ್ಣಿನ ಬೆಳಕು, ಕಾಂತಿ: ಜನಿಯಿಸಿದ ಕುಮಾರನ 
ಜಯವನಿತೆಯ ಕಚ್ಚಳಗಿದೆನಿಸಿ ತತ್ತ ವ೨ಸವನಿಕೇತನಮಂ ಬಳಸಿ 
ರ್ದುದು (ಕುಸುಮಾ. ೬-೭೫); ಬೆನ್ನಂ ಮುಸುಂಕಿ ಮುಡಿಯಲೆಯೆ | 
ಕಣ್ಟೆಳಗೊಲೆಯೆ . .. ಇಟ್ಟಾಡಿದರ್‌ ತಿಳಿನೀರ್ಗಳಿಂ (ಸದ್ಮರಾ. ೮-೪೪) ; | 
ಮಿಂಚುಗಳ ಕಣ್ಣಿ [ಪಾಠಾಂ. ಕಂಬೆ]ಳಗಿನಲಿ ದಾರಿಯ ತೆಗೆತೆಗೆದು 


(ಕುವ್ಯಾಅ. ೯-೨೪). ಕಂಬೆಳಕು: ೧. ಸೀತೆಯ ಸುಳಿವು ನಿಳಯದೊಳಿ | 45 


ಜ್ಲದಿದೆ ಕಂಜೆಳಕು (ಪಾಠಾಂ. ಗು] ಕಾಣಿಸದಿದೆ (ತೊರರಾ. ೩-೧೧-೯). 


40 


ಕಂಬೆಳೆಗ್ಮು : ೧. ತುಂಬುದಿಂಗಳು ಮೊಗದ ನಸುನಗೆಯೆಂಬ 
| ಬಾಂದೊಲಕಿದೆರೆವೊಯಿದು ನಿಡುಗಂಬೆಳಗು ಜೊನ್ನದೊಳು ಮುಳುಗಿಸು 
(ಸಾಳ್ವಭಾ. ೧-೬೩) ; ತೊಳಪ ಕಂಬೆಳಗಿಂದ ... ಆಮರಿಯರು ಸೊಗ 
| ಯಿಪರು (ಸಾಳ್ವಭಾ. ೨೦-೧೬) ; ಕಣ್ಣೆಳಕು : ೧. ದಯದ ತಣ್ಣೆಳಕು, 

ಜಯದ ಕಣ್ಟೆಳಕು, ನಯದ ನುಣ್ಬಿಳಕೂ! (ಹೊ ೦ ಗಳು. :೩೩-೨೦). 

೨. ಕಣ್ಣಿಗೆ ಕಾಣುವಷ್ಟು ಬೆಳಕು: ಹೊಳೆವ ನಕ್ಷತ್ರಗಳ ಕಣ್‌ಬೆಳ 

ನಲ್ಲಿ ನೀನಿಟ್ಟಿ ಖಾತೆ- ಕಿರ್ದಿಯನೊನ್ಮೊ ತೆರೆಯಬೇಕು (ನೆಲಮು. ೨೬) ; 

ಆತನೂ ಆಹ್ವಾನವನ್ನು ಮನ್ನಿಸಿ ಸಂಜೆಗೆ ಮುಂಚೆಯೇ ಕಣ್ಟೆಳಕಿನಲ್ಲಿ 
ಬಂದರು (ಮನೋನಂ. ೧೦೯). [ಕಣ್‌ + ಬೆಳಗ್ಗು) 

10 ಕಣ್ಸೆಳಗ್ಮು, ಕಂಬೆಳಗ್ಳು (ನಾ). ೧. ಒಂದು ಬಗೆಯ ಧಾನ್ಯ: 
“ ಅಫಲಾ - ಕಾಡಹೆಸರು ; ಕಣ್ಟೆಳಗು * (ಓಷಧಿ. ೫). ಕಂಬೆಳೆಗ್ಗು : 
*ಕುಲಾಳಿ- ಕಾಡಹುರಳಿಯೆಂದರೆ, ಕಂಬೆಳಗನು” (ಓಷಧಿ. ೩೬). 

| ೨. ಕಣ್ಣಿನ ಹೊಳಪಿಗಾಗಿ ಬಳಸುವ ಕಾಡಿಗೆ ಕಲ್ಲು ಹರಳು: 
*ಚಕ್ಷುಸ್ಕೆ ಕುಲಾಲಿ ಕುಲತ್ಮಿಕೆ ಎಂದು ಕುಲಥಾಂಜನ ಕಂಬೆಳೆಗಿನ ಬೀಜ 

15 ಮೆಂದೂ, ಎಂಬರು (ನಾಚರಾ. ಕಿ). [7] 
ಕಣ್ಟೆಯಿ (ಕ್ರಿ). ಕಣ್ಣನ್ನು ಹೊಂದು; ದೃಷ್ಟಿಯನ್ನು ಪಡೆ: ಕಕ್ಟೆತ್ತ 
ಫಲಮನಿಂದು ಪೆತ್ತೆಂ (ವಡ್ಡಾರಾ. ೨೬-೧೩); ಕುರುಡಂ ಕಣ್ಣೆತ್ತವೋಲ್‌ 
ರಾಗೆದಿಂ (ಪಂಪಭಾ. ೯-೫); ನಟ್ಟು ನೋಡುವ ನಾಯಕಿಯರ ದಿಟ್ಟಗಳಿಂ 
ಚರಣತಳಂ ಕಣ್ಣೆತ್ತಂತಿರ್ದಫುವು (ನಂಬಿಕ. ೪-೪೦); ದೇವಕಣ್ಟೆತ್ತು 

20| ಸೂರ್ಯನಂ ಕಾಣದಿರ್ದೆಂ ಪ್ರಭುವೆ (ವಾಗೀರ. ದೇ. ೨೬೧-೧೫). 

[ಕಣ್‌ 4 ಪೆಜ್ಮು] 
ಕೆಸ್ಸೇಟಿ, ಕಂಬೇಟ (ನಾ). ಕಂಡ ಕೂಡಲೇ ಮೋಹಿಸುವುದು ; 
ಕಣ್ಣೊಲುಮೆ; ಚಕ್ಸುಃಪ್ರೀತಿ : ಕಣ್ಟೇಟದುದ್ದಾನಿಯಂ ಪಸರೆಂಗೆಯ್ದ 
ವೊಲಪ್ಪ ಪೊಚ್ಚಣ ಮಹಾಸಾಮಂತ ಸೀಮಂತಿನೀಪ್ರಸರಂ (ಪಂಪಭಾ. 

25 ೫-೨೫); ಕಣ್ಬೀಟಕ್ಕಿದಿರಾದೆ ದೊಡ್ಡಿ ೦ಗಂ ಸೌಂದರ್ಯಕ್ಕೆ ನೆಲೆ 
ಯಾದಂದಕ್ಕಂ (ಶಾಂತಿಪು. ೩-೫೩ ವ); ಮನುಜೇಂದ್ರಚಂದ್ರನ ಗಂಡ 
ಗಾಡಿಯಂ ನೋಡಿ ಕಣ್ಟೇಟದ ತೋಟಯೊಳ್‌ ತೊಡರ್ದು (ಮಲ್ಲಿಪು. 
೩-೩೨) ; ಕನಸಿನ ಕಣ್ಟೇಟಮೊ (ಕಂನವಿ. ೯-೨೦೬). ಕಂಬೇಟ ; 
ಉಳ್ಳಿದಾ ಕಿವಿವೇಟ ಕಂಬೇ [ಪಾಕಾಂ ಚ್ಬೇ] ಬಕ್ಕೆ. ತಂದುದು ಕಂಗಳೀ 

50| ಕೆಯ ಮುಕ್ಕುಳಿಸಿ ಮೈಸೋಂಕಿನಲಿ ಲಟಕಟಸಿದುದು ಹೃದಯ 
(ಕುವ್ಯಾಆ. ೧೩-೫೮). [ಕಣ್‌ 4 ಬೇಟ್ಮ (ಆ ಬೇಂಟ)) 

| ಕಣ್ಟೇಟಿಂಗೊಳ್‌ (ಕ್ರಿ). ನೋಟ್ಸಮಾತ್ರದಿಂದ ಮೋಹಕ್ಕೆ ಒಳಗಾಗು, 
—ಕಾಮವಶವಾಗು: ಕಾಪಿಯೆಂಬ ಮಂತ್ರಿ ಸುಂದರಿ ಮಹಾದೇವನಿಗೆ 
ಕಣ್ಣೀಟಿಂಗೊಂಡು (ವಡ್ಡಾ ರಾ. ೧೮೦-೧೭) ; ಕನ್ನೆಯನಾತಂ ಕಂಡು 

38 ಕಣ್ಣೀಟಿಂಗೊಂಡು ಮದುವೆಯಂ ನಿಂದು (ಪಂಪಭಾ. ೧-೬೮ ವ); ಕಂಡು 

ಕಣ್ಟೇಟಿಂಗೊಂಡು (ಧರ್ಮಾಮೃ. ೧೦-೪೨). [ಕಣ್ಣೇಟ 4 ಕೊಳ್‌] ” 
ಕಣ್ಸೇಟಂಗೊಳಿಸು (ಕ್ರಿ). ನೋಟಮಾತ್ರದಿಂದ ಕಾಮಿಸುವಂತೆ 
ಮಾಡು : ತಮ್ಮ ನಿಡಿಯ ಬಿಳಿಯ ತುಣುಗೆಮೆಗಣ್ಣಳಿಂ ಕಣ್ಬೀಟಂಗೊಳಿ 
| ಸಿಯುಂ (ಸುಕುಮಾ. ೧೦-೧೦೧ ನ). [ಕಣ್ಣೇಟಿಂಗೊಳ್‌ + -ಇಸ್ಕು] 
ಕಣ್ಬೇನೆ, ಕಣ್ಣುಬೇನೆ (ನಾ). ಕಣ್ಣಿನ ಕೋಗ,--ಬಾಥೆ; ಕಣ್ಣೋವು: 
| ಅರ್ಥಪ್ರತೀತಿಯಂ ಕನಿಹೃದಯಸ್ಥಾನಮನಜಸಿದೋವದೆ ಕೆ ಣ್ಬೇ ನೆಯ 


ಕರಡಿಯವೊಲಜುಚುವಂ ವಾಚಕೆನೇ (ಛಂದೋ ಂಬು. ೧-೩೨ ಅಡಿಟ); ಪುಣಿ 
ಸೆಯ ಕೊನರುಮುಪ್ಪುಂ ಕಣ್ಸೇನೆಯಂ ಕಳೆವುದು( ಧರ್ಮಾಮೃ. ೯-೧೦೮); 
ಕಣ್ಟೇನೆ ಮಾಣ್ಣಂದು ಕಾಣ್ಬಕ್ಷಿರೋಗಿಯಂತೆ (ವರ್ಧಪು. ೧೧-೭೯ ವ); 
ಹೀನಾತ್ಮಕೊಅಳುತಿಪ್ಪರು ಹಗಲಿರುಳು ಕಣ್ಣೀನೆಯ ಕರಡಿಯಂದದೊಳು 
(ಛರಚ. ೧೮-೧೨೯). ಕಣ್ಣುಬೇನೆ: (8). [ಕಣ್‌ ೬ ಬೇನೆ] 


ಕಣ್ಣೇಹತನ ೧೪೬೩ 


ಕಣ್ಸೇಹತನ (ನಾ). ನೋಟದಿಂದಲೇ ಉಂಟಾಗುವ. ಬಯಕೆ, | 
— ಆಸೆ: ನೋಡಿ ಕಣ್ಬೀಹತನದಿಂ ತನ್ನಾರ್ಪನಿತಂ ಕಟ್ಟ ಕೊಂಡು! 
ಪಫೋಪೆನೆಂದಿರ್ಫುದುಂ (ಧರ್ಮಾಮೃ. ೧೨-೬೩). [ಕಣ್‌ *- ಬೇಹತನ] 

ಕಣ್ಬೊಣರ್‌, ಕಂಬೊಣರ್‌ (ನಾ). ಕಣ್ಣಿನ ಜೊತೆ; ಎರಡು ಕಣ್ಣು : 
ಎನ್ನ ಕಣ್ಬೊಣರೆಂಬೀಮಾಂಬೊಣರಂ ಲಾವಣ್ಮರಸಾಂಬುಧಿಯೊಳ್ಹಿ ವಿ 5 
ಮೂಡಿ ಮುಲ್ಯಾಡಿಸುವೈ (ಮಲ್ಲಿಪು. ೪-೮೪); ಇಂತಿದೇಕೆ ಮಧುವಂ | 


| 
ನೆಜಕೆ ಕಾಚದ ನೈದಿಲಂದದಿಂ ನೆರೆದುವು ನೀಳ್ವ ಕಣ್ಬೊಣರ್ಗಳ್‌ | 


(ಅರ್ಧನೇ. ೧-೧೧೩); ಕಣ್ಬೊಣರ ಬೆಂಬಆಿಯೊಳಸವಸದಿನೆಲ್ತರುತ್ತು 
ಮಿರ್ದಳ್‌' (ವರ್ಧಪು. ೫-೬೪ ವ); ಪಳಚ್ಚನೆ ಸೆಳೆಮಿಂಚು ಕಣ್ಸೊಣ 
ಕೊಳುಳ್ಳೆ (ಶಬಶಂ, ೧-೪೬). ಕಂಬೊಣರ್‌ : ಕಂಬೊಣರರುಹನ !10 
ಕಾಯಕಾಂತಿಯೊಳು ತೆಅಂಬೊಳೆದಾಡಿದುವು (ಭರಚ. ೬೭-೩೮). | 
[ಕರ್ಣ + ಪೊಣರ) 
ಕಣ್ಣೊಲ, ಕಂಬೊಲ (ನಾ). ಕಣ್ಣಿಗೆ ಕಾಣುವಷ್ಟು ಪ್ರದೇಶ; | ಫ 
ಕಣ್ಣಿನ ದೃಷ್ಟಿ ಹೋಗುವಷ್ಟು ದೂರ; ದೃಷ್ಟಿಪಥ : ಆ ದಂಪತಿಗರ್ಳ | | 
ನು ಡಿಸ 0009 ತಮ್ಮ ಕಟ್ಟ ಎನಗ! 15 | 
ಣಃ ಕಣ್ಟೊ ಣರ್‌ ದಣಿವಿನೆಗಂ] (ಆದಿಪು. bE ಸುಖಿವನೆನ್ನಯ 
ಕಣ್ಟೊಲದೊಳ್‌ ನಿರಂತರಂ (ಕಾದಂಉ. ೫೬೦) ; ಪಗೆ ಕಣ್ಣೊ ಸಿಂದ್‌ | 


qd 


35 


ನಿಲೆ ಸ್‌ ೬-೩೭) ; ಕಣೊ ಲದ ತಾನರೆಗೊಳಂಗಳೊಳಗೋಲಾಡಿ | 
(ಪುಸ್ಪಪು. ೨-೪೪ ವ) ; ನಿನಗೆ ಪುತ್ರ ನ ಪುತ್ರನಪ್ಪುದಜರಿಂ ನಿನ್ನ ಕಣ್ಸೊಲ | 
ದೊಳಿರ್ದುದು (ದಕಕು. ೯-೬೧ ವ). ಕಂಬೊಲ: ಆರವೆಯಿಂ ಪೊದಳಂ | | 
ಗಿಳಿವಿಂಡುಗಳಿಂ ಕಳಮಾಲಯಂಗಳಿಂ . . . ಸೋಭಿಕುಂ ಸಿರಿಯ/| | 
ಕಂಬೊಲದನ್ನೆ ಧರಾತಳಾಗ್ರದೊಳು (ಎಕ. ೪11, ಶಿಕಾರಿ. ೧೮೬-೧೭; | 
1200), [ಕಣ್‌ + ಪೊಲ] 
ಕಣ್ಬೊಳೆಪು (ನಾ). ಕಣ್ಣಿನ ಕಾಂತಿ, ಹೊಳಪು: ತನ್ನನೆ ನಳ್ಳಿ 
ನೋಟ್ಟರ ಕಣ್ಣೆ ಸಣ್ಟೊಳೆಪು ತನ್ನಯ ಮೆಯ್ಯ ಬೆಳ್ತಿನೊಳಲ್ಟು ನಿಂದೊಡೆ |25 
(ಪಂಪಭಾ. ೬-೭); ತೊಲಗದೆ ದಿಟ್ಟ ನಟ್ಟು ನಿಲೆ ಕಣ್ಬೊಳಹಿಂದಮರ್ದಖ್ಪಿ 
ಕೊಳ್ವವೋಲ್‌' (ನೆಂರಾಮಾ. ೧೦-೮೦) ; ಪೌರೆನಾರಿಯರ ಕಣ್ಣೊಳೆಪಕ್ಷಿ 
ಸಹಸ್ರಶೋಭೆಯಂ ಬೀಜಕೆ (ಚಂದ್ರಪು. ೧೦-೧೪). [ಕಣ್‌ ಪೊಳೆಪು) 
ಕಣ್ಣೋಟ (ಕ್ರಿ). (?): ವಜ್ರಮಾಳಿಯೆಂಬ ವಿದ್ಯಾಧರಂ ಬಂದೊಂದು 
ಬಂಧುರವಾಪ್ಪ ಮಾಧವೀಮಂಡಪದೊಳ್‌ ಮನೋಭವಸುಖಮನನು |30 
ಭವಿಸಿ ತನ್ನ ಬೆರಲುಂಗುರದ ಕೆಂಬರಲುಗೆ ಕಣ್ಬೊತ್ತು [ಪಾಠಾಂ. ಲ್ಲ 
ಕಣ್ಬಾತು, ಲುಗೆ ಕಣ್ಬಾತು] ದಾಡಿಂಬದ ಬಿತ್ತುಗೆತ್ತು ಸೋವುವ ಶುಖಶಿಶು 
(ಅರ್ಧನೇ, ೪-೮೪ ವ). (ಕಣ್‌ + ಫೊಟು?] 
ಕಣ್ಮಗುಯ್‌ (ಕ್ರಿ). ಕಣ್ಣನ್ನು ಬೇರೆಡೆಗೆ ತಿರುಗಿಸು: ಶಬ್ದಮಣ 
ಮಿಲ್ಲದೆ ತೊಟ್ಟನೆ [ಕಣ್ಮಗುಳ ಓಟ್ಚ3ಳಗ್ಗಳಿಪಳವಿಂದೆ] ಮಾನಿನಿ ಮನ 
ಕ್ಯ ತಿವಿಸ್ಮ; ಮನಗೆ ಭೂಪನಾ (Rei ೬೯೯); *ಕಣ್ಮುಗುಲ್ಹಿ ಸ್‌ 
ಕಣ್ಣನ್ನು ಮುಚ್ಚಿದಳು (ಕಾದಂಪೂ. ಅಡಿಟ). [ಕಣ್‌ + ವಿಗಡ) 
ಕಣ್ಮಣಿ, ಕಣ್ಣುಮಣಿ (ನಾ). ೧. ಕಣ್ಣಿನ ಗುಡೆ ಿ; ಕಣ್ಣಿನ ನಡುವಿನ 
ಕರಿಯ ಗೋಲ: ಕಣ್ಮಣಿಯ ಮೂಲಕ ಹಾಯ್ಡುಹೋಗಬಲ್ಲ ಶಕ್ತಿ 
ವಿಶೇಷವು ಜಾಲ ಪಟಲದ ಮೇಲೆ ಬಿದ್ದು ನಮಗೆ ಬೆಳಕೆಂಬ ಭಾವನೆ 40 
ಯನ್ನುಂಟುಮಾಡುವುದು (ಭೌ ತವಿ. ೧೫೪). ೨. (ಆಲಂ) ಕಣ್ಣಿಗೆ 
ಅಚ್ಚುಮೆಚ್ಚಾದದ್ದು; ಪ್ರಿಯವಾದುದು: ಕನ್ನಡ ಕಣ್ಮಣಿಗಳ್‌ 
ಪೆಣ್ಮಣಿಗಳ್‌ ಕಟ್ಟಾಳ್ಗಳ್‌ ಚಿನ್ನನೆಯ ಬಾಳ್ಗೆ ಬೆಳಕಕ್ಕೆ (ಹೊಂಗಳು. 
೪೫-೧೩) ಕಣ್ಣುಮಣಿ : ೩. ಕಣ್ಣಿನ ಉರಿಯನ್ನು ಕಡಮೆ 
ಮಾಡಲು ತಿಕ್ಕುವ'ಒಂದು ಬಗೆಯ ಕಲ್ಲು (8). 45: 
(ಕಣ್ಣ 4 ಮಣಿ] 


ಕಣ್ಮರೆ "ಕಣ್ಮಅತಿ? ನೋ. 


ಕಣ್ಮಾಲೆಗಟ್ಟು 


ಕಣ್ಮಬ್ಬು (ನಾ). ಕಣ್ಣು ಸ್ಪಷ್ಟವಾಗಿ ಕಾಣದಂತಾಗುವ ನಸು 
ಗೆತ್ತಲೆ: ಕಣ್ಮಬ್ಬು dt. ಟಕ ಕಗ್ಗತ್ತಲೆ! (ಇಂಗೀತೆ. 


೯೮-೯), (ಕಣ್‌ ಮಬ್ಬು (ಲ ಮರ್ವು)) 


ಕಣ್ಮಲರ್‌, ಕಣ್ಮಲರು (ಕ್ರಿ). ಕಣ್ಣು ಅರಳು, --ವಿಕಾಸವಾಗು : 
*ಕಣ್ಮಲರ್ದುದನಜಸಿ ಕಣ್ಣೇಟಿಂದು (ಪಾಠಾಂ. ಕಣ್ಣಿಂಡೆಂದು, ಕಣ್ಣೇ 
ಡೆಂದು]* (ಚತುನಿ. ೧೦೬). ಕಣ್ಮಲರು : ಕರುಣೆ ಕಣ್ಮಲರಿದುದು 
ಹನುಮಹೃದಯದಲಿ (ಶ್ರೀರಾಮಾ. ೪೭೧-೬೯೭). 

[ಕಣ್‌ 4 ಮಲರ್‌] 

ಕಣ್ಮಲರು "ಕಣ್ಮಲರ್‌? ನೋ. 

ಕಣ್ಮಲೆ (ಕ್ರಿ). ೧. ಮನಸ್ಸಿಗೆ ಹೊಳೆ; ಸ್ಪಷ್ಟವಾಗು: “ಕಣ್ಮಲೆ 
(ಸಣ್‌ + ಮಲೆ) - ಚಿತ್ತ ಸ್ಫು ರಣೇ” (ಶಮಧಾ) ; “ಕಣ್ಮಲೆದುದು - ಫೊಡ 
ಕೆರಿಸಿತು? (ಶಮದ. ಪರಿ. 1 ಕಣ್ಮಲೆದಂ ಮುನಿ ಮನಮಂ ನುಣ್ಮುಗಿ 
ಲೊಳ್ಳೆರೆಯಿನಿನಿಸು ತೋಣುನ ರನಿವೋಲ್‌' ಉಣ್ಮಿದ ಮಲದಿಂ ನಸು 
ಪೊಜಪೊಣೆ ತಪಸ್ತಪ್ತ ಕಾಯ ಕನಕದ್ಳುತಿಗಳ್‌ (ಲೀಲಾವ. ೮-೧೦೨), 

೨. “ವಮ್ಯಾಪಿಸು”. (ಪ್ರಭಣ್ಣ). ೩. ಕಡೆಗಣಿಸು; ಹೀಯಾಳಿಸು : 

gd ಸೋಂಕಿ ಕ[ಪಾಕಾಂ. ತ]ಣ್ಮಲೆವ ಮಾತುಗಳೆಲ್ಲರ ಪೇಟ್ವ 
ಮಾತುಗಳ (ಪಂಪಭಾ. ೭-೫೫). [ಕಣ್‌ + ಮಲೆ?) 


' ಕಣ್ಮಲಕಿ, ಕಣ್ಮರೆ (ನಾ). ೧. ಕಣ್ಣಿಗೆ ಅಡ್ಡ ವಾದುದು, --ಮಕೆ 


ಮಾಡುವಂತಹುದು; ಕಣ್ಣಿ ನ ತೆರೆ: ತೋಹಿನೊಳಿರ್ದವ ಕಣ ಒಜಕಿಯಾ 
ದೆಲೆಗಳ ಹರಿದಾ ಕರವಿಸುಗೆಯ ಸರಿತದೊಳಿಳಿವಿಡಿಲು (ಸಿಂಗಿರಾ. ೨0%) 
ಕಣ್ಮರೆ: ೨. ಕಣ್ಣಿಗೆ ಕಾಣದಾಗುವಿಕೆ; ಕಾಣಿಸದಾಗುವಿಕೆ : 
ತ ಎ್‌ಾ ಕಾಡಿನಲ್ಲಿ ಕಣ್ಮರೆಯಾಯಿತು (ಕಳಹು. ೬); ನಾನು ತೆಪ್ಪನೆ 
ನಮ್ಮ ದೇಶಕ್ಕೆ ಹೋಗಿ ಕಣ್ಮರೆಯಾಗುತ್ತೇನೆ (ನಡಭಾ. ೨೮೬). 
೩. ಎಚ್ಚ ರಣೇಡಿತನ; ಅಲಕ್ಷ್ಯ (ಕಿ). 
ಕಣ್ಣಿಯಾಗು - ೧. ಕಣ್ಣಿಗೆ ಕಾಣದಂತಾಗು : ವಿಮಾನ ಕಣ್ಮರೆ 
ಯಾಯಿತು (ರೂಢಿ). ೨. ಅಗಲು ; ದಿವಂಗತನಾಗು : ಗುರುಗಳು 
ಕಣ್ಮರೆಯಾಗಿ ಎರೆಡು ವರ್ಷಗಳಾದುವು (ರೂಢಿ). 
[ಕಣ್‌ *- ಮಜಕ್ಕಿ] 
ಕಣ್ಮಾಯ (ನಾ). ಕಣ್ಣುಕಟ್ಟು; ಇಂದ್ರಜಾಲ: ತತ್ವಪ್ರಮೂಢಂಗೆ 
ಬೀಸಿದ ಕಣ್ಮಾಯದ ಕುಂಚದಂತಿರೆನಗಾದತ್ತಾಗಳ* (ಕಾದಂಪೂ. ೮೦೩). 
ಕಣ್ಮಾಯಕಣ್ಣಿ ತ್ರ: ನೋಡು ನೋಡುತ್ತಿದ್ದಂತೆಯೇ ಯಾರಿಗೂ 
ತಿಳಿಯದಂತೆ ಮಾಡುವ ಕೆಲಸ : ನಾವೆಲ್ಲ ಅಲ್ಲೇ ಇದ್ದೆವು. ಕಣ್ಮಾಯ 
ಕಣ್ಣಿತ್ರ ಮಾಡಿ ದುಡ್ಡಿನ ಚೀಲ ಎತ್ತಿಬಿಟ್ಟದ್ದಾನೆ (ರೂಢಿ). 
[ಕಣ್‌ + ಮಾಯ) 
ಕಣ್ಮಾಯೆ (ನಾ). ಕಣ್ಣಿಗೆ ಮೋಹ, ಭ್ರಾಂತಿ; ಕಣ್ಣಿಗೆ ಭ್ರಾಂತಿ 
ಹುಟ್ಟಿಸುವಂತಹುದು: ಕರ್ಣಮಾಯೆ ಮುಸುಕದೇ ಬಗೆ ಕದಡಿ ಗುಜ 
ಯಿಂಡೆ ಪೊರಳಡೇ (ಅಶ್ವತ್ಥಾ. ೧೮-೩೮೩) ; ಎನೆಯಿಕ್ಕದೆ ಯೆ ಇಂದು 
ಕಂಡನದೊಂದು ತನಗೆ ಮಾತ್ರಮೆ ದಿಟದ ಕಣ್ಮಾಯೆಯಂ (ಶ್ರೀರಾಮಾ. 
೭೫೪-೧೫೨) (ಕಣ್‌ 4+ ಮಾಯೆ) 
ಕಣ್ಮೂಲಿಸು[(ಕ್ರಿ). ಓರೆನೋಟ ಬೀರು : ಮೊಗಬಾಗಿನಿಂದಳವಳಿ ನಿಯನಂ 
ಪೆರಳಲ್ಲಿ ಕಣ್‌ಮಾಲಿಸಿದನೆಂದು. ಸಂಜೆಯಮನಾನುತ್ತೆ (ಸೌನಂದ, ೬-೪) 
[ಕಣ್‌ + ಮಾಲಿಸು] 
ಕಣ್ಮಾಲೆಗಟ್ಟು (ಕ್ರಿ). (ನೋಡುವವರ) ಕಣ್ಣುಗಳನ್ನು ಸಾಲಾಗಿ 
ನಿಲ್ಲಿಸು; ದೃಷ್ಟಿಯನ್ನು ಸೆಳೆ: ಮಾಲೆಗಟ್ಟುತ ನೋಟಕರ ಕಣ್ಮಾಲೆಗಟ್ಟುವ 
ರೊರ್ಮೆ (ಸಾಳ್ವ ಭಾ. ೨-೧೨). (ಕಣ್‌ + ಮಾಲೆಗಟ್ಟು) 


ಕಣ್ಮಿಂಚು ` ೧೪೬೪ ಕಣ್ಸೋಲ 


ನಸುನಗೆಯ ಬಗೆಬಿಸಿಲ್‌ ಮುಂಚುವೆರೆ ಕಣ್ಣಿಂಡ (ಕಾಲೂರ. ೧೨೬-೨೬೭). ಚಲ್ಲಾಡಿ ಕಣ್ಮುರಿದು ಕಾಡಿ (ಕಾಲೂರ. ೧೨೪-೨೬೩). [ಕಣ್‌ + ಮುರಿ] 
ಕಣುಮಿಂಚು: ಅಚ್ಚರಿಯ ಕಣುಮಿಂಚುಗಳ ಮಿಟುಗುಗಳ ಕಣ್ಣ (ನಾ). ೧. ಪಾಪ; ಕೆಡುಕು. ೨. ಒಬ್ಬ ಯಷಿಯ ಹೆಸರು. [ಸಂ] 
ವಂಗಡವೊ (ಬಸಪು. ೪೦-೪). [ಕಣ್‌ + ಮಿಂಚು] | ಕಣ್ವಾಯ್ದಿಡು (ಕ್ರಿ). ಕಣ್ಣುಬಾಯಿ ಬಿಡು ; ದಿಕ್ಕುಗೆಡು; ಗಾಬರಿ 
ಕಣ್ಮಿಟುಕ್ಕು (ಕ್ರಿ). ೧. ರೆಪ್ಸೈೆಹೊಡೆ; ಎವೆಯಿ ಕ್ಕು: ಅವನು[5| ಯಾಗು: ಇಂತಟ್ಟಬರ್ಪ ನಿರ್ಜರ ಭಯಕ್ಕೊಡನೊಡನೆ ಸಿಂತಿರುಗಿ 
ಕಣ್ಮಿಟುಕದೆ ನೋಡುತ್ತಿದ್ದ (ರೂಢಿ). ೨. ಕಣ್ಣಿನಿಂದ ಸೂಚಿಸು; | | ನೋಡಿ ಕಣ್ವಾಯ್ವಿಡುವ ಶಿಸ್ಕರಂ ಸಂತೈಸುತಂಜಬೇಡೆಂದಭಯವಿತ್ತು 


ಕಣ್ಮಿಂಚು, ಕಣುಮಿಂಚು (ನಾ). ಕಣ್ಣಿನ ಹೊಳಪು, --ಕಾಂತಿ: | | ಕಣ್ಮುರಿ (ಕ್ರಿ). ಕಣ್ಣು ತಿರುವು; ಕಣ್ಸನ್ನೆ ಮಾಡು: ಒಸಗೆಗಳ 
| 
| 
| 


ಸಂಜ್ಞೆ ಮಾಡು: ಅವಳು ಕಣ್ಮಿಟುಕಿ ಸೂಚಿಸಿದಳು (ರೂಢಿ). (ಚೆಬಪು, ೨೧-೨೬). (ಕಣ್‌ 4 ಬಾಯ್‌ 4 ಬಿಡು] 
[ಕಣ್‌ + ಮಿಟುಕ್ಕು) ಕಣ್ಸ ನ್ಮೆ, ಕಣುಸಸನೆ ಶ್‌ ಕಣು ಸನ್ನೆ (ನಾ). ೧. ಕಣ್ಣಿ ಕೈನಿಂದ ಮಾಡುವ 
ಕಣ್ಮಿಟುಕ್ಕು (ನಾ). ರೆಪ್ಪೆ ಹೊಡೆಯುವಷ್ಟು ಕಾಲ: ನ ಭೂತೋ! ಸೂಚನೆ, ಸಂಕೇತ: ಕುಖನಂ ಪುರ್ವಿನ ಜನನ್‌ ತೋಟ ಬಗೆಯಂ 


ನ ಭವಿಷ್ಯತಿ ಎಂಬಂತೆ ಸ ಧವಳಿಸಿ, ಕಣ್ಮಿಡುಕಿನಲ್ಲಿ ಕಣ್ಮರೆಯಾದ |10 
ಜರುಗಿ ಕುಮಾರರಾಮ (ನಂಜುಂಡ. ೧೫). [ಕಣ್‌ + ಮಿಟುಕ್ಕು] | 


| ಕಣ್ಣನ್ನೆಗಳ್‌ ಪೇಟಕಿ (ಪಂಪಭಾ. ೪-೪೨) ; ಗಿರಿಜೆ ಕಂಡು ಗಣಪಂಗೆ 
ಕಣ್ಸನ್ನೆಯಿಂ ತೋಜಃಸುತ (ಪದ್ಮರಾ. ೧೯); ಕೃಪೆಯಿಂ ನೋಡಿ 
ಕಣ್ಮಿಡುಕ (ನಾ). *ಕಣ್ಣು ಮಿಟಕಿಸುವ ಸ್ವಭಾವದವನು ಕಣ್ಮಿಡುಕ? | | ಕರೆಕರೆದು ಕಣ್ಟನ್ನೆಯಿಂದಂತರಂಗವಜದೊಡನೆ ಮನ್ನಿಸುತೆ (ಚಿಬಪು. 
(Blinkard. ಇಂಕನಿ). [ಕಣ್‌ + ಮಿಡುಕ್ಕು + -೮,] | ೨-೩೪). ೨. ಪೂರ್ವಸೂಚನೆ : ಬಯಕೆ ಬರುವದರೆ ಕಣ್ಸನ್ನೆ ಕಾಣೋ 
ಕಣ್ಮುಚ್ಚಲೆ, ಕಣ್ಣಾಮುಚ್ಚಾಲೆ, ಕಣ್ಣುಮುಚ್ಚಾಲೆ (ನಾ). | | (ನನಲ್ಲ. ೬-೨೦). ಕಣಿಸನ್ನೆ: ೧. ಎನುತ ಕಣುಸನ್ನೆಯಲಿ ಸುರ 
ಕಣ್ಣಾಮುಚ್ಚಿ : ಅಟ್ಟ ರಯೇೇಜಂ ಕಣು ಚ್ಚತೆಯೊಳು ತಮ್ಮ ಮುಟ್ಟುವ | {15 ಪಾಲನನು ನೋಡಲು (ನಿಭಾಗ. ೪-೧೩-೩೯). ಕಣ್ನು ಸನ್ನೆ : ೧. ಆವನು 


ಕೆಂದು (ಶ್ರೀಪಾಲ. Mol ಕಣ್ಣಾಮುಚ್ಚಾಲೆ : ಸಿಕ್ಕಿರುವ ವಸ್ತು ಬ | ಕಣ್ಣುಸನ್ನೆಮಾಡಿ ಕರೆದ (ರೂಢಿ). [ಕರ್ಣ + ಸನ್ನೆ 

ಜತೆ ಎಂದಿಗೂ ಕಣ್ಣಾಮುಚ್ಚಾಲೆ ಆಡಬಾರದು (ದೂ ರಸ. ೨೬೨). !ಕಣ್ಸಯ್ಲೆ (ನಾ). - ಕಣ್ಣನ್ನೆ. ೧ (8). [ಕಣ್‌ ೬ ಸಯ್ಗೆ] 

ಕಣ್ಣುಮುಚ್ಚಾಲೆ: ಹುಡುಗರು ಕಣ್ಣುಮುಚ್ಚಾಲೆ ಆಡುತ್ತಿದ್ದಾ | ಕಣ್ಣವಿ (ನಾ). ಕಣ್ಣಿಗೆ ರುಚಿ ಅಥವಾ ಸೊಗಸು: ಬಾಯ್ಯನಿಗೆ 

(ರೂಢಿ). (ಕಣ್‌ + ಮುಚ್ಚು ಅಲೆ?] | ಮೆಯ್ಸವಿ ಕಣ್ಸನಿಯಪ್ಪ ರೂಪು (ಕಮದ. ೬೮ ಪ್ರಯೋ); ಕಿವಿಸವಿ ದನಿ 
ಕಣ್ಮು ಚ್ಚು, ಕಣ್ಣು ಮುಚ್ಚು (ಕ್ರಿ). ೧. ಕಣ್ಣು ಗಳನ್ನು ಮುಚ್ಚು : als ಕಣ್ಸವಿ ರೂಪು (ಯಶೋಚ. ೨-೫೨) ; ಚೆಲುವಿಂದೆಸೆವ ಕಾಂಚನಮಾಲೆ 

ಸುಧ ಬು ರೂಪು ಕಣ್ಣ pre ಕಣ್ಣೊಳೆ' ತೊರೆ ಕಣ್ಣು ky ದೆ| | ಕಣ್ಣವಿಯಾಗಿ (ಸಾಳ್ವ ಭಾ, ೧೬-೧); ನೋಡ ಮುತ್ತುವ ಜಡೆಗೆ ಜಾಹ್ನ 

* * ಚಂದ್ರೆನಂ ನೋಡಿ (ಪಂಪಭಾ. ೪-೬೯ ವ) ; ಅದ್ವೈತದ ನಾಣ್ಯವ ವಿಯೆ ಜಾರಿಬರೆ ಪಕ್ಕಳೆಳವೆರೆ ಸೆಕ್ಸಿ ಕಣ್‌ಸವಿಯ ಕೊಳುತ (ಮಲೆದೇ. 

ಕಣ್ಮುಚ್ಚದ ನೋಟದಿಂ ನೋಡುವೆನಯ್ಯ (ಆದವ. ಹ. ೨೭-೭೭); ೪-೮). (ಕಣ + ಸವ್ಮಿ] 

ಧೊಪ್ಪನೆ ಮೂರ್ಛಿಯಲಿ ನೃಪ ಕೆಡೆದು ಕಣ್ಮುಚ್ಚಿದನು (ಕುವ್ಯಾಶ.೧-೮);| |ಕಣ್ಸೂಲ(ನಾ). ಕಣ್ಣು ಮತ್ತು ಕಿವಿಗಳ ನಡುವಿನ ಭಾಗ; ಮೆಲುಕು: 

ಎವೆಯಿಟ್ಟು ಸಣ್ಮುಚ್ಛಿದಂತೆ ಮೂಲೋಕಕೆ ಜನೆಯ ನೋಹವ ಕಲ್ಪಿಸಿ |25 ಎರಡು ಕಣ್ಸೂಲಗಳನ್ನು ಅದುಮಿ ಹಿಡಿದು ನೆಲದಮೇಲೆ ಊರಿದ ದೃಷ್ಟಿ 

ದಳು (ಮೋಹತ. ೨೯-೮). ೨. ಗಮನಿಸದಿರು ; ಉದಾಸೀನಮಾಡು : ಗಳನ್ನು ಮೇಲಕ್ಕೆತ್ತದೆ ಕುಳಿತುಬಿಟ್ಟಿರು (ಮೂರುದಾ. ೭೫). 

ಪಾಲಿಗೆ ಬಂದುದನ್ನು ಕಣ್ಮುಚ್ಚಿ ಅನುಭವಿಸತೊಡಗಿದಳು (ಸ್ವಪ್ನ ಹೊ. [ಕಣ್‌ + ಸೂಲ್ಕ] 

೨೩೧). ೩. ಮಲಗು; ನಿದ್ರೆಮಾಡು : ಒರ್ವ ಪಾರ್ವಂ... ಬಂದು 'ಕಣ್ಸೆ ಡೆ (ಕ್ರಿ).೧. ಕಣ್ಣ ನ್ನು ಕುಗ್ಗಿಸು. ೨. ಕಂಡು ಹೆದರು: ಕಾಳೆಗಳ್ಳೆ 

ಕಣ್ಮುಚ್ಚಲೆಡೆವೇಡೆ (ಪಂಪಭಾ. ೩-೩೧ ವ). ೪. ಸಾಯು; ತೀರಿ | en ಡೆವರ ಮಾತುಗೇಳಿ ಕಡುನಾಸ್ಟಿ ಯೆ ಮುಂಚುವೆನೆಂಬುದಾವಗಂ ಹ 

A ಪಲಕಾಲಮಾನಗಲ್ಲಿರ್ಲೆನ್‌. ಅಲ್ಲಿ ಕಣ್ಮುಚ್ಚಲೆಂದಿರ್ಲೆ ನ್‌|30 ನವರ್ಗೆಂದೊಡೇವೊಗಟ್ಟುದೊ? (ಗದಾಯು. ೧೯-೫). [ಕಣ್‌ + ಸೆಡ್ಮೆ] 


(ಅಶ್ವತ್ಥಾ. ೧೭-೩೫೪); ಡೊಂಬನು ತೀರಿಸದೆ ಕಣ್ಮುಚ್ಚಿದ (ಕಎಪು. 

"ಕಣ್ಣು ಮುಚ್ಚು: ೧. ಪರಶಿವ ಬರಸೆಳೆದಪ್ಪಿದ ಚ 

ಪಾರ್ವತಿ ಕಣ್ಣು ಮುಟ್ಟಿ ದಳು (ಇಂಚಾಪ. ೪-೬). ೪, ಎಂಟುದಿನ ಜ್ವರ | ಯಲ್ಲಿ ಇರಬೇಕಾದೀತು...” (ಪ್ರೇಮಾಶ್ರ. ೧೯೫). 

ಬಂದ ನೆನದಿಂದ ಬಂಡುಿತ ಕಣ್ಮುಮುಚ್ಚಿದಳು (ಮೂರು ದಾ. ೩೪೭). if + ಸೆರ್ಕೆ (ಆ ಸೆಆಕ್ಕಿ)] 

[ಕಣ್‌ + ಮುಚ್ಚು] 5 ಕಣ್ಸೋಲ್‌ (ಕ್ರಿ). ೧. ಕಣ್ಣು ಸೋತುಹೋಗು (ಕಿ). ೨. ನೋಡಿದ 

ಕಣ್ಮುಟ್ಟಿ, ಕಣ್ಣುಮುಟ್ಟ (ಅ). ಪ್ರತ್ಯಕ್ಷನಾಗಿ; ಕಣ್ಣೆದುರಿಗೆ: ಒಂದು | ಮಾತ್ರ ದಿಂದಲೇ ಪ್ರೀತಿಯನ್ನು ಹೊಂದು; ನೋಡಿ ಆಕರ್ಷಿತ 

ಅದ್ಭುತವಾದ ಯನ್ನು ತಾನು ಕಣ್ಮುಟ್ಟ ನೋಡಿದ್ದ ನೆಂದು ಹೇಳು| ! ನಾಗು: ಆರಿಗನಂ ಕಾಣುತ್ತೆ ಕಣ್ಸೋಲ್ತು (ಸಂಪಭಾ. ೪-೩೮) ; ಅಂತಾ 

ತ್ರಿ ರಲೆಕ್ಕೂ (ಅಂಬಿಕೆ. ೬); ಕಣ್ಮುಟ್ಟ ಕಂಡಿಲ್ಲ; ಆದರೂ ಮನದೊಳೆಂದೊ ತನಂ ಕಣ್ಸೋಲ್ತು ನೋಡಿ (ಪಂರಾಮಾ. ೪-೧೦ ವ); ಚಿತ್ರದ ಸೆಣ್ಣ 

ಮೂರ್ತಿಗೊಂಡಿದೆ ಚಿತ್ರ (ನೆಲಮು. ಸ ಕಣ್ಣು ಮುಟ್ಟ: “ಕಣ್ಣಾರೆ” ನೀಕ್ಷಿಸಿ ಕರಂ ಕಣ್ಸೋಲ್ತು (ಕುಸುಮಾ. ೯-೮೦) ; ಅಂಬಾಲಿಕೆ ನಿನ್ನಂ 


ಕಣ್ಸೆರೆ (ನಾ). ಕಣ್ಣೆದುರಿಗೇ ಇರಬೇಕಾದ ಸ್ಥಿತಿ, --ಉಸ್ತುವಾರಿಕೆ : 
*ಎಲುವು ಚೆನ್ನಾಗಿ ನ ಇನ್ನೂ ಒಂದುವಾರ ನೀವು ಕಣ್ಸೆರೆ 
| 


1 


(ಗಂಗಾಮ. ೬೮). [ಕಣ್‌ + ಮುಟ್ಟಿ 0 ಮುಖಿ 3 ೦)] 40 ಕಂಡು ಕಣ್ಸೋಲ್ತು (ದಶಕು. ೮-೨೬೯). (ಕಣ್‌ ಸೋಲ್‌] 
ಕಣ್ಮುಟ್ಟು (ನಾ). ಕಣ್ಣಿಗೆ ನಿಲುಕುವುದು. ಕಣ್ಣೆ ದುರು; ಕಣ್ಣಳವಿ; |ಕಣ್ಸೋಲ (ನಾ). ಕಣ್ಣು ಮೋಹಗೊಳ್ಳುವಿಕೆ; ನೋಟದ ಸೆಳೆತ; 
ಪ ತ್ಯಕ್ತ: ಕಣ್ಮುಟ್ಟ ) ಣ್ಕುಟ್ಟಾ ಗಿರೆ ಪೊಣ್ಮುವ ಮುಳಿಸಿನ್ತ ಗುಳು ಮೊಧವ |, ನೋಡಿಮರುಳಾಗುವಿಕೆ; ಆಕರ್ಷಣೆ; ಚಕ್ಕುಃಪ್ರೀತಿ: ಕಣ್ಟೋಲದಿಂ 
ರಾಜ ೫೬ ೫ ೫% (035: XI-i, ೭೬-೨೩ ; 1045); ಕಣ್ಮುಟ್ಟಿ ನೊಳಿರ್ದ | ಕೀಚಕಂ ಬಂದುಜದೆನ್ನಂ ಕಾಡಿ ಕೈಸೆಲ್ಲು[ಗಿ]ದಂ (ಪಂಪಭಾ. ೮-೭೧) ; 
ಲೆಪ್ಪದರಸಂ ಕೊಲನೇಟ್ಹ್ಲನ್‌ (ಪ ರಾಮಾ, ೩-೨೮); ಕಾಯ್ದು ಕಣ್ಸೋಲಮನಣಕಯಂ ಪರವೆಣ್‌ ಸುರವಧುಗೆಣೆವರ್ಪೊಡಂ (ಕಾವ್ಯಾವ, 


ಕನಲ್ಲು'ಫೋದಿನಿಯನಂ ಕಣ್ಮುಟ್ಟಿನೊಳ್‌ ಕಂಡು (ಅನಂಪು. ೮-೨೨). |45 ೭೫), ಪದಪಿಂದೀಕೆಯ ರೂಪನೀಕ್ಷಿಸಲೊಡಂ ಕಣ್ಸೋಲವೆನ್ನೊಳ್‌ 
(ಕಣ್‌ + ಮುಟ್ಟು] ಫೊದಟಕ್ಕೊ ದವಿತ್ತು (ಜಗವ. ೧೦-೮೧). [ಕಣ್‌ 4 ಸೋಲ) ` 


ಕತ್ತ ೧೪೬೫ ಕತೆಗಾರ 


ಕತ್ತ, ಕತನ (ನಾ). ಕಾರಣ; ನಿಮಿತ್ತ : ಗುರುಜನದೃಗ್ವಲವರ್ಷಂ| |ಕತರ್ಚೆ, ಕದರ್ಚೆ (ನಾ). ಗಲಾಟಿ; ಗಲಭೆ; ದೊಂಬಿ: “... 


ದೊರೆಕೊಂಡಿತ್ತೆನ್ನ ಪಾಪಕರ್ಮನ ಕತದಿಂ (ಗದಾಯು. ೪-೬೨) ; ನಿನ್ನ ಸಲ್ಲಾ ಮೊಕರರು ಅಗಿರುವ ಅಭಿಪ್ರಾಯ ತಮ್ಮ ತಾಲೂಕಿನ ಜನರಿಗೆ 
ಕತದಿಂದೆ ನಮೆದೆಂ ನಿನ್ನಂ ನಡೆನೋಡಿ ಸುಖಮನಣಂದೆಂ (ಧರ್ಮಾಮೃ. ತಿಳಿಸಿ, ಮುಂದೆ ಕತರ್ಚೆ ಇಲ್ಲದ ಹಾಗೆ ಮಾಡಿಸುವುದು” (ರಾಜೇಂದ್ರ. 


೬-೭೮) ; ಸುಕುಮಾರೆ ವಿಲಾಸಜಿ ನಡೆತಂದಳಂದಹಲೈಯ ಸ ೯೧). ಕದರ್ಚೆ: (ಕಿ). (2) 
ಸಾಸಿರಕಣ್ಣಂ ಮಾಡಿದ ವಾಸವ ವಿಜಯಧ್ವಜಪ್ರತಾಪದಿನೊರ್ವಳ್‌ | 5| ಕೆತವಾಸು "ಕಚವಾಯಿಸು' ನೋ. 
(ಗಿರಿಕ. ೭-೫೦); ಲಿಂಗ ನಿನ್ನೊಳಿಹ ಕತದಿಂ ಎಂತರ್ಚಿಪೆ ನೀಂ ಹತ ಕತಹಿಡಿ (ಕ್ರಿ). ತುಕ್ಕುಹಿಡಿ; ಜಂಗುತಿನ್ನು: ತಲವಾರನ್ನು ಬಹಳ 
ಮತದಿಂ (ದೀಕ್ಸಾಬೋ, ೧೨೪-೧), ಧೂರ್ತರು ತಮ್ಮ ಕ[ಪಾಠಾಂ. ಮು ದಿವಸದಿಂದ ಒರೆಯಿಂದ ತೆಗೆದಿರಲಿಲ್ಲವಾದ್ದರಿಂದ ಅದಕ್ಕೆ ಕತಹಿಡಿದು 
ತದಲಿ ತಾವು ಕೆಟ್ಟರು ನೀತಿಬಾಹಿರರು (ಕುವ್ಯಾವಿ. ೩-೧೦೮); ಸತಿಗೆ ಮರು ಅದು ಒರೆಗೇ ಕಚ್ಚಿಕೊಂಡು ಹಿರಿಯಲು ಆಗಲಿಲ್ಲ (ಸಕತೆ. ೮೩). 
ಗುವ ಕತದಿ ಇನಿಸು ದೈನ್ಯವ ತಳೆದ (ಅರುಣ. ೩೨). ಕತನ; ಶಿವಾಲ [ಕತ್ಯ 4 ಹಿಡಿ, (ಆ ಪಿಡಿ) 
ಯದ ಪಡಿ ಮುಚ್ಚಿ ಪ್ಪ ಕತನಮೇನೆಂದೊಡಾಸ್ಥಾನದವರಚ್ಛಿಗಂ ಬಡು|10| ಕೆತಾಯಿ "ಕಥಾಯಿ' ನೋ. 
ತೆಂದರ್‌ (ಪದ್ಮರಾ. ೫-೨೨) ; ಬಲುಹ ನುಡಿದರೆ ನಿನ್ನ ಕತನದಿ ಕೆಡುವುದಾ! ;ಕತಾವಿ "ಕಥಾಯಿ' ನೋ. 
ಲೋಕ (ಸಂಭನ. ೨೦-೫೫) ; ಮಲಹಣನ ಳತನದಿಂ ಕೆಟ್ಟುದೀ ಮನೆ! ತಿ "ಖತ್ತಿ' ನೋ. 
ಯೆಂದು ಅನನ ಬಂಧುಗಳ ಕರೆಸಿ (ಗುಭಚ. ೯೨-೬೩). [?./ತೆಲು, ಕತ] | ಕತಿಗೊಳ್‌ "ಖತಿಗೊಳ್‌' ನೋ. | 
ಕತ್ಯ (ನಾ). ದುಃಖ; ವ್ಯಥೆ: ಮನಮೊಸೆದು ನಡೆದನಪ್ಪೊಡೆ ಮನ | | ಕತಿಪಯ (ಸ). ಕೆಲವು; ಹಲವು: ಕತಿಪಯ ದಿವಸಂಗಳಿಂ ಕೌಶಂಬಿ 


ಕತವುಂ ನೋವನೆಲ್ಲಿಯುಂ ಪೊರ್ದದೆ (ಧರ್ಮಾಮೃ. ೧೦-೬). 13 ಯನೆಯ್ದಿ (ವಡ್ಡಾರಾ. ೪-೨೦) ; ಕತಿಪಯ ಪದಾತಿ ಪರಿಜನ ಪರಿವೃತನುಂ 
[ಆ ಸಂ. ಕ್ಷತ] ೬ (ಆದಿಪು. ೩-೯೦ ವ); ಕತಿಸಯ ಮಾಸಂಗಳಿಂ ಬಟ್‌ಯಂ (ಜಗವಿ. 
ಕತ್ಯೆ, ಖತ್ತಿ ಖತೆ (ನಾ). ತುಕ್ಕು; ಮಷ್ಟು; ಜಂಗು. "ಕೆತಹಿಡಿ? ೨-೯೬ ವ). [ಸಂ.] 


ಪರಾ. ಖುತ್ಮಿ: ಧಾತುಗಳ ಆಮ್ಲಜ ವಿಕಾರಗಳಿಗೆ ಕನ್ನಡದಲ್ಲಿ ಭಸ್ಮ, 
ಜಂಗು, ಖತಿ, ಸುಕ್ಕು, ಎಂಬ ಹೆಸರುಗಳನ್ನ ಕೊಡುವರು (ಮುಂಬಯಿ. 


| ಕತಿಜಿ (ನಾ). ನೀರೊರತೆ; ನೀರಿನ ಚಿಲುಮೆ : ಹೊಳೆಯಾಗಲಿ ಕೆರೆ 
: ಯಾಗಲಿ ಹಳ್ಳದ ತಲೆಪರವು ಕತಿಬಿಗಳು ಮುಂತಾದ ಸ್ಥಲಗಳಲ್ಲಿ ಕಾವಲಿ 


೬-೩೨). "ಖತಿನೆಡು' ಪರಾ. ಖುತೆ: "ಖತೆನೆಡು' ಪರಾ. 20| ಯನ್ನು ಮಾಡಿ (ಕೃಷಿಪ್ರ. ೫೯). [?] 
[+ ಪ್ರಾ. ಖತ್ತ - ಗೊಬ್ಬರೆ] ಕತಿಯಿಸು, ಕತಿಸು (ಕ್ರಿ). ೧. ಹೇಳು; ನಿರೂಪಿಸು: ತತ್‌ಪುರೀ ಸತಿ 
ಕತಕ (ನಾ). ಚಿಲ್ಲದ ಮರ, ಬೀಜ: “ಕತಕಂ ಚಿಲ್ಲು? (ಮಂಗರಾ. ಯೊಡನಾ ಮನೋಹರ ವನಾಂಗನೆ ವಿಹ್ವಳೆ ಸಂಭ್ರಮೋಕ್ತಿಯಿಂ ಕತಿ 
೪೨-೩೯); ಕದಡಿದ ನೀರ್‌ ಕತಕದಿನಲ್ಲದೆ ತಿಳಿಗುಮೆ (ಚಂದ್ರ. | ಯಿಸುವಂತೆ ಪೊಣ್ಮಿದುದು ಕೋಕಿಳ ಕೀರ ಮದಾಳಿ ನಿಸ್ವನಂ (ವರ್ಧಪು. 
೭-೮) ; ಶಿಶಿರಮದಾಂಧಸಿಂಧುರ ಪೊಕ್ಕು ಕಲಕಿದ ಭುವನತಟಾಕ ... | ೧೩-೧೪). ಕತಿಸು: ೨. ಕಥೆಯನ್ನು ಬರೆ: ಏನು ಬರೆಯಲಿ, .. 


ಭೋಂಕನೆ ತಿಳಿದುದು ತೆಂಕಣೆಲರೆಂಬ ಕತಕಸೋಂಕಿನೊಳು (ನಾಗಕು. [25] ಕವನಿಸಲೆ? ಕತಿಸಲೆ? (ರೂಸಸಂ. ೩೮). [ಕತೆ - ಇಸ್ಕು] 
೩೦-೨೫); ಕದಡಿದ ಚಿತ್ತವು ತಿಳಿಯಿತು ಕತಕಕೆ ತಾನಾಗಿ ತಿಳಿವಂತೆ| |ಕತಿಸು "ಕತಿಯಿಸು' ನೋ. 


ನೀರು (ಇಂಚಾಪ. ೫೦-೩೭). [Ao«] | ಕತುಖಪೆ (ನಾ). ಒಂದು ಬಗೆಯ ತೆರಿಗೆ (2) ; ಪೂರ್ಬ್ಸಾಯ ಅಪೂ 
ಕತಕತನೆ (ಅ). ನೀರು, ಸಾರು ಮೊದಲಾದುವು ಕುದಿಯುವಾಗ | ರ್ಬ್ಬಾಯ ಖಾಣ ಅಭೋಣ್ಯ ಬಕಳು ಕತುಪೆ ಬಂಡಿ ಅರವಟ್ಟಿಗೆ ಕುದಿರೆ 
ಉಂಟಾಗುವ ಶಬ್ದವನ್ನು ಸೂಚಿಸುವ ಅನುಕರಣಾವ್ಯಯ : | ಹದಿಕೆ ಆನೆ ಹದಿಕೆ (ಎಕ. 1%: (5), ಬೆಂಗಳೂ. ೧೬೯-೨; 1379), ([?) 


ಕತಕತನೆ ಕುದಿಯುತ್ತಿರುವ ಹೆಪ್ಪುಗಟ್ಟಿದ ದ್ರವದಷ್ಟು ಅಧಿಕ ಶಾಖವಿದೆ 
(ಆಕಾಶ. ೨೩) ; ನೀರು ಕತಕತನೆ ಕುದಿಯುತ್ತಿದೆ (ರೂಢಿ). 
[ಕತಕತ್ಯ + -ಅನೆ] 
ಕತಕಬೀಜ (ನಾ). ಕದಡಿದ ನೀರನ್ನು ತಿಳಿಮಾಡುವ ಒಂದು 
ಬಗೆಯ ಬೀಜ; ಚಿಲ್ಲದ ಬೀಜ : ಬಿನದಕೆ ಪಾಡುತ್ತಿರೆ ನುಣ್ಣನಿ ನಿದ್ರೆಗೆ 
ಕತಕಬೀಜಮಾಯ್ತೆನೆ ತಿಳಿದಾ[ವನ) ಮೃಗಲೋ ಚನೆ ಮುಟ್ಟದ ಮನ 
ಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳ೪ (ಯಕೋಚ, ೨-೨೮). 


ಕತೆ (ನಾ). ೧. ನಡೆದ ಅಥವಾ ಕಲ್ಪಿತವಾದ ಸಂಗತಿ; ಘಟನೆ; 
ವಿವರಣೆ: ಕತೆ ಪಿರಿದಾದೊಡಂ ಕತೆಯ ಮೆಯ್ಸೆ ಡಲೀಯದೆ (ಪಂಪಭಾ. 
೧-೧೧); ಆ ವಿದ್ಯಾಧರರಾಜಸುತೆಯ ಕತೆಯಂ ಕೇಳಿಂ (ಶಾಂಶಿಪು. 
೯-೧೨); ವೇದವ್ಮಾಸ ದೇವನದಂದು ಕುಂತಿಗೆ ಹೇಳಿ ಚಿಂತೆಯ ದಂದು 
ಗವ ಬಿಡಿಸಿದನು ಭೀಮನ ವಿಷಯಕತೆಗಳನು (ಸಂಭಪ. ೧೭-೪೪); 
55 ಕತೆಯನಾಲಿಸಿ ಬಲಿಕ್ಕ ಮಾಯೆನೆಂದೊಡೆ ಬಿಡೆಂ (ರಾಮಾಶ್ವ. ೫-೨೬). 
೨. ದೊಡ್ಡ ದಾದದ್ದು; ರಗಳೆ: ಆಯ್ಯೋ, ಆದೊಂದು ಕತೆ (ರೂಢಿ). 


30 


| 
[ಕತಕ + ಬೀಜ] | | [ಆ ಸಂ. ಕಥಾ) 
ಕತನ "ಕತ್ಯ' ನೋ. | | ಕತೆಕಟ್ಟು (ಕ್ರಿ). ಕತೆಯನ್ನು ರಚಿಸು, ಕಲ್ಪಿಸಿ ಹೇಳು: 
ಕತಬಿ, ಕತಬೆ (ನಾ). ಸಾಲಕ್ಕಾಗಿ ಬರೆದುಕೊಡುವ ಪತ್ರ; ಕರಾರು; ಯಾರ್ಯಾರೋ ಏನೇನೊ ಕತೆಕಟ್ಟದ್ದಾರಂತೆ (ಸುವಸಂ. ೨೩); ಸುಂದರ 
ಪತ್ರ: ಹಿಂದಣ ಸಂಚಿತ ಸಾಲಭಾರಕ್ಕೆಲ್ಲ ಸಂದಾಯವನು ಮಾಡಿ ಕತಬಿ|40| ಹುಡುಗಿ ಎಂದ ಕೂಡಲೇ ಸುತ್ತಲೂ ಕತೆಕಟ್ಟುವವರೇ! (ಮೂರುದಾ. 
ಹಜಕಸಿಬಿಟ್ಟಿ (ಪುರಂದ. ೨-೧೫-೩) ; ನೂರಾರುವರ್ಸಗಳ ಹಿಂದಿನ ಕತಬಿ ೧೩೨). [ಕತೆ + ಕಟ್ಟು] 


ರೀ! (ಕುರಿಹಿಂ. ೭೩). ಕತಬೆ: (4). ಮಾತುಗಂ, ಬೂತುಗೆಂ, ಕಂತೆಗಂ, ಕತೆಗಂ (ಶಮದ. ೨೦೧ ಪ್ರಯೋ). 
[4- ಮರಾ. ಕತಬೂ, ಕತಾಬತ್‌ ; ಅರ, ಕಿತಾಬ್‌, ಕಿತಾಬತ್‌. [ಕತೆ + -ಗ್ಯ) 
ತೆಲು. ಕದಪಾ] 4 ಕತೆಗಾರ (ನಾ). ಕತೆ ನಿರೂಪಿಸುವವನು. "ಕತೆಗಾರಿಕೆ? ಪರಾ. . 
ಕತಬೆ "ಕತಬಿ' ನೋ. (ಕತೆ 4 -ಗಾರ (ಆ -ಕಾಜ)) 


ಗಳನ್ನು ತಿರುವಿಹಾಕುತ್ತಿದ್ದೆ (ಶಿಲಾಮು. ೭೧); ಎಲ್ಲವೂ ಸಾಲದ ಕತಬಿ al (ನಾ). ಕತೆಹೇಳುವವನು; ಕತೆಗಾರ: ಗ ಪ್ರತ್ಯಯಳ್ಳೆ - 


ಕತೆಗಾರಿಕೆ ೧೪೬೬ ಕತ್ತರಿ 


ಕತೆಗಾರಿಕೆ (ನಾ). ಕತೆ ಹೇಳುವ ರೀತಿ; ಕಥನಕೌಶಲ: ಇವರ 
ಕತೆಗಾರಿಕೆಯಿಂದ ಕನ್ನಡಜೀವನಕ್ಕೆ ಜೀವಕಳೆ ಬಂದಿದೆ (ವಿಚಾಮಂ. ೯೮); 
ಕಿರುದೊರೆಗಳು ಸೂಚ್ಯವಾಗಿ ಮಾಡಿದ ರಾಜನೃಸನ ಗುಣಶ್ಲಾಘನೆಯಲ್ಲಿ 
ಕತೆಗಾರಿಕೆಯ ಕೈವಾಡವಿದೆ (ತವನಿ. ೧೭೬). [ಕತೆಗಾರ4 -ಇಕೆ] 
ಕತೆಗಾರ್ತಿ (ನಾ). ಕತೆ ನಿರೂಪಿಸುವವಳು: ಕತೆಗಾರ್ತಿಯ ಮುಖ್ಯ | ೨1 
ಕೌಶಲ ವಾಸ್ತವಚಿತ್ರಗಳನ್ನೇ ಮೂರ್ತಿಮತ್ತಾಗಿ ಬರೆಯುವುಡರಲ್ಲಿದೆ | | 
(ತೇಮೋಡ. ೭ ಮುನ್ನುಡಿ). [ಕತೆಗಾರ * -ತ್ಮಿ (೮ -ಇತ್ತಿ)] 
ಕತೆಗುಟ್ಟು (ಕ್ರಿ). ಕತೆಯನ್ನು ಹೇಳು: ಇನ್ನು ನಿಮ್ಮ ಸಟಿಗಳ ಸರ | 
ಗಳನ್ನು ಪವಣಿಸಿ ಬಾಯ್ಕೆಯ್ದು ಕತೆಗುಟ್ಟಿರಿ (ಬೆಟ್ಟ ಆ. ೫೧-೧೨). 
[ಕತೆ + ಕುಟ್ಟು) 10 
ಕತೆಮುಗಿ (ಕ್ರಿ). ೧. ಕತೆ ಕೊನೆಯಾಗು. ೨. ಕೊನೆಗೊಳ್ಳು ; 
ಅಂತ್ಯವಾಗು:'“... ಅಲ್ಲಿಗೆ ಬೇಲಿಯ ಕತೆಮುಗಿಯಿತು? (ಪುನರು. 
೨೭೦) ; ಅವನ ಕತೆಮುಗಿಯಿತು (ರೂಢಿ). [ಕತೆ * ಮುಗಿ] 
ಕತೆನೇಟ್‌ (ಕ್ರಿ). ಕತೆಯನ್ನು ಹೇಳು, ನಿರೂಪಿಸು: ಡಾವರ ಡಾಕಿನಿ 
ಶಾಕಿಸಿದೇನತೆ ಕತೆವೇಟಲತಿಶಯಂ ಬಲ್ಲಳ್‌' (ಪಂಡಚತಂ. ೧೫೨-೨); 
ಕತೆವೇಟ್ಟು ಬೇಸತ್ತೆಂ (ರಾಮಾಶ್ವ. ೧೪೮-೧೬). [ಕತೆ - ಪೇಟ್‌] 
ಕತ್ತ, ಕಾತ್ಮಿ (ನಾ). ತೆಂಗಿನ ನಾರು; ನಾರಿನಿಂದ ಮಾಡಿದ ಹುರಿ, 
ಹಗ್ಗ ಮೊದಲಾದುವು: ಬೂಸಕಾಯಿ ಕತ್ತ ಹೊಗೆಸೊಪ್ಪು ಜವಳಿ | 
ಮುಂತಾಗಿ (ಎಕ. ೪11, ಶಿವಮೊ. ೨೮-೧೬; 1670) ; ಕಾಯಿ ಕತ್ತ ಕಾಚು 
ಖೊಬರಿ (ಮೈಆರಿ. ೧೯೩೬, ೨೬-೩೭ ; 1708); ಬೆಲ್ಲ ಕಾಯಿ ಕತ್ತ ಕಾಚು 20 
(ಎಕ, 3111, ತೀರ್ಥಹ. ೬೨-೧೯; 1711); ಕತ್ತದ ಮಿಣಿಗಳ ಜೋಡಿಸಿ | 
ಜನರ ತಾನಿತ್ತರದಲಿ ನಿಲ್ಲಿಸಿದನು (ಗೋಮಟೀ. ೩-೪೧) ; ಕಾಡಿನಿಂದ 
ತಂದಿದ್ದ ತರತರಹದ ಹಂಬುಗಳೂ ಕತ್ತದ ಕಿರುಮಿಣಿಯ ಉಂಡೆಗಳೂ 
ಬ ಬಿದ್ದಿದ್ದವು (ಮಲೆಮ. ೩೨೯) ; ಬಚ್ಚಲುಮನೆಯ ಕಲ್ಲಿಗೆ ಮರಳು 
ಹಾಕಿ ತೆಂಗಿನ ಕತ್ತದಿಂದ ತಿಕ್ಕಿದಳು (ದೇವಹೆಂ. ೧೩೦). ಕಾತ್ಮಿ:|25 
ತೆಂಗಿನ ನಾರಿನಿಂದ ಕಾತಿಯಾಗುವುದು. ಆ ಕಾತಿಯ ಹೊಸೆದು ಹಗ್ಗೆ 
ಮಾಡುತ್ತಾರೆ (ಮುಂಬಯಿ. ೨-೫೨) ; ಕಾತಿ ಮತ್ತು ಚಿಲುಮೆಯನ್ನು 
ತಂದು ಬೆಂಕಿ ಹೊತ್ತಿಸಿದ (ಕುರಿಓಂ. ೩೧) ; ಕುತ್ತಿಗೆಗೆ ಕಾಶಿಯನ್ನು. 
ಬಿಗಿದಿದ್ದಳು (ಗಂಮಾಯಿ. ೨). | 
(ಜೇ. 21. 1 ತಮಿ. ಕಜಸ್ಮಿ; ಮಲ. ಕಣ್ಣ; ತುಳು. ಕತ್ತಾ. 30; 
ಮರಾ. ಕಾಥಾ, ಕಾಥ್ಕಾ] | 
ಕತ್ತ್ಯ (ನಾ). ಒಬ್ಬಾತನ ಹೆಸರು: ಕತ್ತ ಮಹೀಭುಜನೆಂಬ ಪೆರ್ಮ್ಮಗಂ 
(ಎಇ. ೫೪1, ೪-೪೧; 978) ; ಕತ್ತನ ಸತ್ಯದ ದೊರೆಗಂ ಶೌರ್ಯದ 
ಪೊಗಳ್ಳೆ ಗಂ ಸಮನೊಳರೇ (ಮುಂಬರಾ. X, ೨೧೩-೧೦ ; 1070). 
[೮ ಸಂ. ಕಾರ್ತವೀರ್ಯ?) | 35: 
ಕತ್ತ್ಯ (ನಾ). (?): ಹೊತ್ತು ಮುಳುಗುವ ಸಮಯದಲ್ಲಿ ಸಂತೋಷ | | 
ಕೆಟ್ಟು ಕೆಟ್ಟ ಕಣ್ಣೀರು ಸುರಿವುತ್ತ ಕತ್ತವ [ನಾಕಾಂ. ಗತ್ತವ] ಬಿ ಹಿ | i 
ಅದ್ದಿಯ ಹನುಮಿಸಲು ಆ ಕುದುರೆಯ ಒಡೆಯಗೆ ಅಂಜಿಕೆಯುಂಟಾಹುದು | | 
(ಅಶ್ವಟೀ, ೧೮-೧೨). [?] 
ಕತ್ತ್ಯ (ನಾ). ಹಡಗಿನ ಒಂದು ಭಾಗ: *ಪಟಿಂ ಹಾಹೆಯಕ್ಕಾ ಜಳಿ | 


ಕ 
ಕತ್ತವಕ್ಕುಂ [ಪಾಠಾಂ, ಬಳ್ಳಿ ಕರ್ತಮೆನಿಕುಂ) ೫] (ಮಂಗರಾ. ೧೨೧-೫). 


[?) | 
ಕತ್ತಗಾಲಿನಹಂಬು (ನಾ). ಒಂದು ಬಗೆಯ ಸಸ್ಯ; ಆಡುಮುಟ್ಟದ | | 
ಗಿಡ (8). [ಕತ್ತಗಾಲ್ಯು * ಹಂಬು] 
ಕತ್ತಗಿನಿ (ನಾ). ಒಂದು ಬಗೆಯ ಔಷಧಿ ಸಸ್ಯ: “ಕರಭಕರ್ಣಿಕಾ - [4 
ಕತ್ತಗಿನಿಯ ಸೊಪ್ಪು ೫ (ಓಷಧಿ. ೨೭). [?) [ 


ಕತ್ತರ,ಖತ್ರ (ನಾ). ೧. ಒಂದು ಬಗೆಯ ವಾದ್ಯ; ಮದ್ದಳೆ. 
೨. [ಸಂಗೀತ] ವಾದ್ಯ ನುಡಿಸುವ ಒಂದು ಗತ್ತು; ಮದ್ದಳೆ 
ಬಾರಿಸುವುದರಲ್ಲಿ ಒಂದು ಭೇದ: ಮೃದಂ ಗಮ ಂ ಮೇಳೈಸಿ 
ಕತ್ತರದೋಟ ಗಾಡಾದಿ ಬೇದಗಳನನುಸರಿಸಿ , .. ನುಡಿಸಿ ಬಾಜಕಿಸುವ 
(ವಿವೇಕ. ೨೩೭); ಮಲುಕದ ಪೆಂಪು ಮೇಗೊಗೆಯೆ ಕತ್ತರಂ ಸಾಗುತಿರೆ 
ಪೊಜಕೈಯೊಳು., . ಮೆದ್ದಳೆಯ ತೂಗಿ ತ ದ್ಧಿತ್ತೆಂದು ರಾಗದಿಂ 
(ಚೇರಮ. ೧೦-೩೬) ; ಪಲತೆಜದ ತಾಳಗಳ ಹತಿಗಳನಳವಡಿಸಿ ತುಡು 
ಕಳಗ ಕತ್ತರಗಳನು ಮೂಡೆಜನಾದ ಲಯದಲಿ ಕುಡುಪಡರೆ ನುಡಿಸಿ 
(ಸಾಳ್ವಭಾ. ೮-೫೬) ; ಆಳವಟ್ಟ ಮದ್ಜಳೆಯಿಂದ ಹಲವು ಕತ್ತರವ ಕಳಾಸ 
ವನಜಾದು ಮದ್ದಳೆಗ ಕೇಳಿಸಿ ನಿಂದನೊಡನೆ (ಭರಚ. ೧೨-೩೮); ಅಳಗನು 
ಸುಳಿಯಳಗನು ಬೆಟ್ಟಳೆಗನು ವಿಲಸಿತ ಕತ್ತರಮೆಂಬಾ ಪಲತೆಜದಿಂ ಬಾಜಿ 
ಸಿದನು (ತರ್ಕಕೌ. ೭-೫೯). ಖತ್ರ 8, [ಸಂಗೀತ] ನಿಲುಗಡೆ (?) ಜ್ಯ 
ತಾನ ಮೊದಲಿವು ಮುನ್ನವವಣಕೊಳು ಗಾನವೊಪ್ಪುವ ದಂಡಿಗೆಯನವ 
ಧಾನಿಸುತ ಮಿಗೆ ಮೇಘ ಚಾಳನ ಪೊಡನೆಯವು ಠಾಣಮಾನಿತನ್ನವ 
ಠಾಣಮುಂ ಸಂಧಾನಮಮರಂ ತಾಳ ಪಠ್ಮಮನೂನ ಖತ್ರಂ [ಪಾಠಾಂ. 
ಪತ್ರಂ] ಪೊಟ್ಟವಣಿ ಸಾರಣಮಮರ್ದಿರಲು (ಬಸಪು. ೧೯-೮). 

[2.1 ಶಮಿ. ಕತ್ತಿರಿ ಎ ಒಂದು ಬಗೆಯ ಚರ್ಮವಾದ್ಮ] 

ಕತ್ತರ್ಯ "ಕತ್ತರ್ಕಿ' ನೋ. 

ಕತ್ತರಗೊಡು (ಕ್ರಿ). (ಕುಸ್ತಿಯಲ್ಲಿ) ಕತ್ತರ ಎಂಬ ವರಸೆಯನ್ನು 
ಪ್ರಯೋಗಿಸು: ಮೊನ್ನೆ ಠಾಯೆಯಲ್ಲಿ ಕತ್ತರಗೊಟ್ಟುರುಳಿಸಿದುದನ್ನು 
ಮರೆತುಬಿಟ್ಟಿಯೋ? (ವಿಗಡ. ೨೭). 

[ಕತ್ತರ್ಯ (ಆ ಕತ್ತರಿ) * ಕೊಡು] 

ಶತ್ತರಣೆ (ನಾ). ಕತ್ತರಿಸುವಿಕೆ; ಕಡಿತ; ತೆಗೆದುಹಾಕುವಿಕೆ: ಅದರೆ 
ಈ ಸೇರ್ಪಡೆ ಕತ್ತರಣೆಗಳಿಂದ ಮೂಲಕೃತಿಗೆ ಮೆರುಗುಬರುವಂತಿರ 
ಬೇಕು (ಸಾಹಿಪ್ರ. ೫11, ಪ್ರಸ್ತಾವನೆ). [ಕತ್ತರಿಸು - ಆಣೆ] 

ಕತ್ತರಣೆಗೊಳ್ಳು (ಕ್ರಿ). ಕತ್ತರಿಸಲ್ಪಡು; ಕತ್ತರಿಯ ಪ್ರಯೋಗಕ್ಕೆ 
ಒಳಗಾಗು: ಕತ್ತರಣೆಗೊಂಡ ಗಡ್ಡ ಮುಖದ ಕೆಳಭಾಗಕ್ಕೆ ಗಡಿ ಹಾಕಿ 
ದಂತಿತ್ತು (ಪುನರು. ೪೫೧). [ಕತ್ತರಣೆ * ಕೊಳ್ಳು (ಆ ಕೊಳ್ಳ್‌;)) 

ಶತ್ತರಸ (ನಾ). ಒಬ್ಬಾತನ ಹೆಸರು: ಅನ್ರೆನಿಸಿದ ವೀರ ಕತ್ತರಸನಿಂ 
ಪಿರಿಯ (ಸೌಇಇ. 206, ೫೦-೧೦ ; 1087). (ಕತ್ತ್ಯ ಅರಸ] 

ಕತ್ತರಿ, (ನಾ). ೧. ಒಂದು ೫ಗೆಯ ಬದನೆ; ವಾರ್ತಾಕ; ಫಲಾಸಿ: 
ಕತ್ತರಿಯೆಸೆನ ಮೂಲಮಂ ಕತಕ ಕುಜಾವಳಿಯ ಪರಿಪಕ್ವಫಲರಸಜಳ 
ದಿಂದರೆದುದಜಸೊಳಲುಬಿ ತೊಯಿದಾ ಪಟಿಮಂ (ಖಮ ದ. ೭-೨೦); 
ನಾಗಕೇಸರ, ಕತ್ತರಿ, ಬೆಬಡೆ ಬೀಜ. . . ಇವೆಲ್ಲವನ್ನೂ ಹಾಲಲ್ಲಿ ಅರೆದು 
(ವಿವೈವಿ. ೭೪) ; ಕಾಲಬೀಟಿಗೆ - ಕತ್ತರಿಯ ಕಾಯಂ ತುಂಬೇ ಸೊಪ್ಪಂ 
ಅಕೆದು ಕಾಲಿಗೆ ಪೂಸೆ ಗೆಲ್ಗುಂ (ವಿವೈವಿ. ೬೭). "ಕತ್ತರಿಬದನೆ' ಪರಾ. 
೨. ಒಂದು ಬಗೆಯ ಸಸ್ಯ: “ಲಕ್ಷಣ ಕಂದ:--ಬಿಳಿಯ ನೆಲದಾಳು, 
ಕತ್ತರಿ” (ಓಷಧಿ. ೧೪೧); ಎಸಗದ ಬೇರು, ಕತ್ತರಿಬೇರು, ನೆಲಗುಳ್ಳದ 
ಬೇರು... ಕಷಾಯ *ಾಸಿ ಕುಡಿಯಲು ಅಭಿನ್ಮಾಸ ಸನ್ನಿ ಪರಿಹರ 
ಮಕ್ಕುಂ (ಸಕವೈ. ೧೬೮). (ದೇ. ॥ ತಮಿ. ಕತ್ತರಿ) 

ಕತ್ತರ್ನಿ, ಕತ್ತರ್ಹ, ಕತ್ತರೆ (ನಾ). ೧. ಕತ್ತರಿಸುವುದಕ್ಕಾಗಿ 
ಉಪಯೋಗಿಸುವ ಇಕ್ಳುಳದ ಆಕಾರದಲ್ಲಿ ಎರಡು ಅಲಗುಗಳನ್ನು 
ಹೊಂದಿಸಿರುವ ಸಾಧನ: ಕತ್ತರಿಯ ಮೊನೆಯಂತೆ ಹೊಕ್ಕು 
ಕೆಡಹುವ ಕೃತ್ರಿಮರು (ನಗೆ ಮಾ. ೨೩); ಕತ್ತರಿಗಳಿಂ ಕತ್ತರಿಸುವ 
(ಸಿದ್ಧ ರಾ. ೮-೨೮); ಗಂಟಲ ಬಳೆಯಂ ಪತ್ತಿಸಿದ ಚಂದ್ರಕಾಂತದ 
ಕತ ರಿಯೆನೆ ತೊಳಗಿ ಬೆಳಗಿತೆಳವೆಆ್‌ ನಭದೊಳ್‌ (ಸೂಕ್ತ್ಮಿಸು..ಆ-೨೫೬). 


ಕತ್ತರಿಳಾಐ 


೨. ಒಂದು ಬಗೆಯ ಬಾಣ: ಎಸಳಲಗು ಕನಲಂಬು ಕತ್ತಕವೆಸರೆ | 
ಕಣೆಗಳ ದಾಳಿ (ತೊರರಾ. ೬-೪೪-೯). ಪಿ. ಗಾಣ. ಹೊಜೆಯುವಾಗ 
ಗಾಣಿಗನು ಕುಳಿತುಕೊಳ್ಳುವ ಗಾಣದ ಭಾಗ: ಕತ್ತರಿಯಿಲ್ಲದೆ | 
ಗಾಣವಾಡುವ ಎಗ್ಗನಂ (ಧರ್ಮಾ ಮೃ. ೫-೧೦೬ ಅಡಿಟಿ); ಗಾಣದ | | 
ಕತ್ತರಿಯಂ ಕೇಣದೊಳೇಜಕಿ ... ಗಾಣಮಂ ತಿರುಗಿಸುತ್ತ (ರೇವಣ. | 5.! 
೨೬-೬); ಎತ್ತು ಗಾಣವ ನುಂಗು ಕತ್ತರಿಯ ಕಣಿ ನುಂಗು ಸುತ್ತಿ! | 
ಹೊಡೆಯುವನ ನೊಗ ನುಂಗು ಈ ಮಾತು ಸತ್ಯ ತಾನೆಂದ (ಸರ್ವಜ್ಞ. | 
೨೦೭೯). ೪. ಎತ್ತಿ ನ ಬಂಡಿಯಲ್ಲಿ ಗಾಡಿ ಹೊಡೆಯುನವನು | 
ಕುಳಿತುಕೊಳ್ಳುವ ಜಾಗ; -ಸಿಪಾಯಿ ದೆಬ್ಬೆ: ಗಾಡಿ ಹೊಡೆಯ! 
ವವನು... ಕತ್ತರಿಯಿಂದ ಇಳಿದು ಬಗ್ಗಿ, ಗಾಡಿಯ ಮುಂದೆ ಬಂದನು |10 
(ಕೈಹಿಕಾ. ೧); ಗಾಡಿಯ ಕತ್ತರಿ ನೆಲಕ್ಕೆ ತಗುಲಿಡಾಗ ಅಮ್ಮಿ ಇಳಿಯುವ 
ಸಿದ್ಧತೆ ಮಾಡಿದಳು (ಬನಶಂ.-೧೪೪). ೫. ಎರಡು ರಸ್ತೆಗಳು ಕೂಡುವ 
ಸ್ಥಳ."ಕತ್ತರಿರಸ್ತೆ' ಪರಾ. ೬. ಕುಸ್ತಿಯ ಒಂದು ಹಿಡಿತ, ಸಟ್ಟು, 
—ವರಸೆ: ಬಾಹುಜಣೆ: ಖಮ್ಮರಿ ಕತ್ರ`ರಿ ಖೋಡವಂಕುಶಂ ಸಸಿಕು 
ವೆನಿಪ್ಪ ಜೆಟ್ಟಿಗೆನ ನಚ್ಚಿನ ನಿನ್ನಣಮೊಪ್ಪೆ ಕಾದಿದರ್‌ (ಚಂದ್ರಪು. ೫-೭೮) ; 
ಸಮಲತಾ: ಬಹುಕಳಿ ಕತ್ತರಿಗಳಿಂ ಗಾಯಮಜಃದೊತ್ತಿ ನೋಡಿ (ಬಂಹರಿ. | 
೩೧-೧೦); ಡೊಕ್ಕರ ಕಡಸಿ ಕತ್ತರಿ ಘಟ್ಟಸುವ ಗಳಹತ್ತೆ ಡೊಕ್ಕರವಾ | 
(ಕುವ್ಯಾಸ. ೨-೯೭). ೩. (ಆಲಂ) ಇಕ್ಕಟ್ಟು; ಬಿಕ್ಕಟ್ಟು: ಅವನು; 
ಕತ್ತರಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ (ರೂಢಿ). ಲೆ. (ಆಲಂ) ಖೋತ; 
ಕಡಿತ: ಅವರು ಅಳಿಯನಿಗೆ ಮಾಡುವ ಈ ಮರ್ಯಾಡೆಯಲ್ಲಿ |20 
ಮೊದಲನೇ ಅಂಗಡಿಯವನ ಮಾಗಡಿ -:ಬೇರು ವ್ಯಾಪಾರಕ್ಕೆ ಕತ್ತರಿ | 
(ಹೆೊಸಕ್ತಿ. ೧೩೫). ೯. (ಆಲಂ) ಕಪಟ, ಮೋಸ: ಮಾತಿನಲ್ಲಿ ಭಕ್ತಿ 
ಮನದಲ್ಲಿ ಕತ್ತರಿ (ಮೋಳಿಮಾ. ೩೩-೧೩೮). ಕತ್ತರ್ಕ : ೬. ಆಂ ಪಿಡಿದುದೆ 
ಕತ್ತರಂ ಕರವಳಂ ಸೆರನಟ್ಟಿಣಿ ಹತ್ತೆ ಡೊಕ್ಕರಂ ಚಡಿಕೆ ತುಳಾಡಿ! 
(ಅನಂಪು. ೨-೨೭), ಕತ್ತೆರೆ: ೬.- ಚಲ್ಲಣವಟ್ಟಿ ಪಟ್ಟ' ಕತ್ತರೆಗಳಿನಿಪ್ಪ 25 
ಜಟ್ಟಿಗರ ಬಿನ್ನಣನೊಪ್ಪೆ ಕಡಂಗಿ ಕಾದಿದರ್‌ (ತ್ರಿಪುವಿ. ೨೬-೧೮). | 
ಕತ್ತರಿಆಡಿಸು - (ಆಲಂ) (ಹಣವನ್ನು) ಎತ್ತಿ ಹಾಕು; ಲಪಟಾ 
ಯಿಸು: ಉಮಾಪದನು ಇದೇ ರೀತಿಯಾಗಿ ಕತ್ತರಿ ಆಡಿಸುತ್ತ ಬಂದಿ 
ದ್ದಾನೆ (ಇಪ್ಪಕ. ೨೬೨). [ಪ್ರಾ. ಪಾಲಿ. ಕತ್ತರೀ ಆ ಸಂ. ಕರ್ತರೀ] 
ಕತ್ತರಿಕಾಅ(ನಾ). ಕತ್ತರಿಸುವವನು: ಬರುಬರುತಡ್ಡವಾಯಿದಡೆ | 
ನೋವ ನೆಜಕಿಮಿಕ್ಳು ಉರವಣಿಸುತಲ್ಲಿ ಕೆತ್ರರಿಕಾಅರುಜಕಿ ಪೊಕ್ಕು ತೋಳ| 
ನುಜಕೆ ಕತ್ತರಿಸಲ್‌ (ಪಿಂಡೋರ. ೪೪). [ಕತ್ತರಿ * -ಉಜ] 
ಕತ್ತರಿಕೆ (ನಾ). ೧. .ಶಕ್ತರಿಸುವಿಕೆ: ಹುಡುಗನಿಗೆ ಕತ್ತರಿಸುವಂತೆ 
ಮೊಟಿಳಾಗಿ ಕತ್ತರಿಸಿದ ಹೆಂಗಸಿನ ಕೂದಲಿನ ಕತ್ತರಿಕೆ (೫೭07೦೯೦೧. 
ಇಂಕನಿ). ೨. ಕಡಮೆಮಾಡುವಿಕೆ; ಕಡಿತ; ಖೋತ: ಖೋತ |35 
(ಮಾಡುವುದು).; ಕತ್ತರಿಕೆ (ಸತ್ರಿನಿ. ೭೧). [ಕತ್ತರಿಸು -ಇಕೆ) 
ಕತ್ತರಿಗಂಡಿ (ನಾ). ಮೃಗಗಳು ಬೇಟಿಗಾರರ ಈಡಿಗೆ ಸಿಕ್ಕಿಹಾಕಿ 
ಕೊಳ್ಳುವ ಕಂಡಿ, --ಸ್ಥಳ: ನೀರ್ದಾಣದೊಳ್‌ ಕತ್ತರಿಗಂಡಿಯ 
ನೆತ್ತಿಯುಂ.,. ಬೇಂಟಿಯಾಡುತಿರೆ (ರಾಮಾ ಶ್ವ.:೮೪-೫). “ಮಾನು 
ಹಿಡಿಯಲು ಉಪಯೋಗಿಸುವ ಕೂಳಿ (ಇದರಲ್ಲಿ ಹೋಗುವಾಗ | 40: 
ಮಾತ್ರ ಬಾಗಿಲು ತೆರೆದಿದ್ದು ಹೋದನಂತರ ಹೊರಕ್ಕೆ ಬಾರದ | | 
ಹಾಗೆ ಮುಚ್ಚಿ ಬಿಡುತ್ತೆ)” ( ಪ್ರಜಣ್ಣ).. [ಕತ್ತರ್ಯಿ 4 ಕಂಡಿ] | 
ಕತ್ತರಿಗಡಿ (ಕ್ರಿ). ೧. ಕತ್ತರಿಯಿಂದ ಕತ್ತರಿಸು, --ಶುಂಡರಿಸು, i 
೨. ಕತ್ತರಿಸಿ ಹೋಗುವಂತೆ ಕಡಿ: ತಾವು ಶರಣರಾದಡೆ ತಮ್ಮ ಚಿತ್ತಿನ 
ಕೊನೆಯಲ್ಲಿ: ಮುಸುಕಿದ ಅಷ್ಟಮದಂಗಳ ಕತ್ತರಿಗಡಿಯಬೇಕು |45 
(ಆಖಂಡೇ, ೨೬೭-೮). [ಕತ್ತರಿ * ಕಡಿ] 


13 


30 


(WL 


ಕತ್ತರಿಸಟ್ಟು 


ಕತ್ತರಿಗಳ್ಳೆ (ನಾ). ಜೇಬು ಕತ್ತರಿಸಿ ಕದಿಯುವವನು; ಜೇಬುಗಳ್ಳೆ ; 

ಕಿಸೆಗಳ್ಳೆ : ಕತ್ತರಿಗಳ್ಳರಿದ್ದಾರೆ, ಎಚ್ಚರಿಕೆ (ರೂಢಿ). 
[ಕತ್ತರಿ *- ಕಳ್ಳ] 

ಕತ್ರರಿಗಾಳ (ನಾ). ೧. ಗಾಣ ಹೊಡೆಯುವಾಗ ಗಾಣಿಗನು ಕುಳಿತು 
ಕೊಳ್ಳುವ ಗಾಣದ ಭಾಗ. ೨. ಮಲ್ಲಯುದ್ಧದಲ್ಲಿ ಒಂದು ಪಟ್ಟು, 
--ವರಸೆ. ೧, ೨: ತಿರಿವುದು ಬೈಕಂಗೊಳ್ಳದು ಮೊರೆವುದು ಮಜ: 
ದುಂಬಿಯಲ್ತು ಕತ್ತರಿಗಾಳಂ (ಪಾಠಾ ಂ. ಕತ್ತರಿಘಾಯಂ, ಕರ್ತರಿ 
ಘಾಯಂ] ಬೆರಸಿ ತನುಗೊಂದಿ ದೊರೆಕೊಂಡಿರೆಯುಂ ಕೆಸಜಂಕಮಲ್ಲಿ 
ದಾವುದೊ ಪೇಟಕಿಂ (ಕಾವ್ಯಾವ. ೫೯೫). 

[ಕತ್ತರಿ + ಗಾಳ್ಯ (ಆ ಗಾಣ್ಮ)) 

ಕತ್ತರಿಗಿಡ (ನಾ). ಒಂದು ಔಷಧಿ ಸಸ್ಯ: ಒಳ್ಳೆ ಉಪ್ಪಿಗಿಡ, ಕತ್ತರಿಗಿಡ, 
ಕಾಡುಕತ್ತರಿ (ಮೈಔಗಿ. ೧೭-೩೦೮). [ಕತ್ತರಿ * ಗಿಡ (೮ ಗಿಡು)] 

ಕತ್ತರಿಗುಬ್ಬಗುಳ್ಳೆ (ನಾ). ಒಂದು ಬಗೆಯ ಗುಳ್ಳದ ಕಾಯಿ: ಕಾನನ 
ದೊಳ್‌ ಕರಂ ಮೆಆಕಿವ ತಾಣದ ಕತ್ತರಿಗುಬ್ಬಿಗುಳ್ಳಮಂ [ಪಾಠಾಂ. 
ಗಳುಮಂ] ಜಾನಿಸಿ ನೀರೊಳಲ್ಲದೊಡೆ ನಿಂಬೆಯ  ಪಣ್ಟುಳಿಯಿಂದಮಾ 
ದೊಡಂ ಜೇನನೊಣಂಗಳೂಜದಡೆಡೆಗಂ ತೊಡೆಯಲ್ಳೆ ವಿಷಂಗಳೋ 
ಡುಗುಂ (ಖಮದ. ೧೩-೧೧೪). (ಕತ್ತರಿ * ಗುಬ್ಬಿ * ಗುಳ್ಳ] 

ಕತ್ತರಿಗುಳ್ಳಿ (ನಾ). ೨ ಕತ್ತರಿಗುಬ್ಬಿಗುಳ್ಳ : ಬಾಳೆ ಸೋರೆ ಹೀರೆ ಕತ್ತರಿ 
.ಗುಳ್ಳ ಹಡಲ ಹಾಗಲ ತೊಗರಿ ಬದನೆ ಮೊದಲಾದ ಕಾಯ್ದಳ ರಸಂಗಳ 
ತೆಗೆದು ಹದಪಡಿಸಿ ( ಸೂಪಶಾ. ೫-೪೧). (ಕತ್ತರಿ 4 ಗುಳ್ಳ] 

ಕತ್ತರಿಗೆ(ನಾ).-ಕತ್ತರಿ ೧: ೧. ಆಡಕೊತಗಳು... . ೧೨. ಕತ್ತರ್ರ£ರಿ3ಗೆ 
ಗಳು. ೧೩. ಉಳಿಗಳು (ಮುಂಬವ್ಯಾ. ೧೦೧). [ಆ ಸಂ. ಕರ್ತರಿಕಾ] 

ಕತ್ತರಿಗೈ (ನಾ). ಕತ್ತರಿಯ ಆಕಾರದಲ್ಲಿ (ಎದೆಯ ಮೇಲೆ) ಇಟ್ಟು 
ಕೊಂಡ ಕೈ: ಪ್ರಾರ್ಥನಾಮುದ್ರೆಯಿಂದ ಕತ್ತರಿಗೈಯಾಗಿ ನೆಲಕ್ಕೆ 
ಬಾಗಿದನು (ಪುನರು. ೧೭೮೪). [ಕತ್ತರಿ *- ಕೈ (೮ ಕೆಯ್‌)] 

ಕತ್ತರಿಗೊಳ್‌, ಕತ್ತರಿಗೊಳ್ಳು (ಕ್ರಿ). ೧. ಕತ್ತರಿಸಲ್ಪಡು; 
ತುಂಡಾಗು. ೨. ನೆಟ್ಟಗೆ ನಿಲ್ಲು; ಸೆಬೆದು ನಿಲ್ಲು: ಕತ್ತರಿಗೊಂಡ ಕರ್ಣ 
ಮೆಳನೀಲದ ನುಣ್ಬಮರ್ದಕ್ಷಿ ವಕ್ಷಮಂ ಪತ್ತಿದ ಕಂಧರಂ ... ಮೆಚಕೆವ 
ವಾರುವವಂ ಪದೆದಿತ್ತನಾ ನೃಪಂ (ದಶಕು. ೫-೩೮). ೩. ಕತ್ತರಿಯೆಂಬ 
ಕುಸ್ತಿಯ ಹಿಡಿತಕ್ಕೆ ಒಳಪಡು : ದಿಕ್ಕರಿಯಸಿಕ್ಳುವವೋಲ್‌' ನೆಲಕಿಕ್ಕಿ 
ಪತ್ತಿ ಕತ್ತರಿಗೊಳೆ. , . ಮೆಯ್‌. ಪರವಶವಾಗೆ ಜೋಲ್ಡನಭಿಮನ್ಮು 
(ಸಂಪಭಾ. ೧೧-೧೦೪). ಕತ್ತರಿಗೊಳ್ಳು: ೧. ಕತ್ತರಿಗೊಂಡ ಕೂದಲಿನ 
ಮಗುವೊಂದು ಅವಳ ಬಳಿ ಬಂದು ನುಣ್ಣನಿಯಲ್ಲಿ ಮಾತು ತೆಗೆಯಿತು 
(ಪುನರು. ೨೩೮). [ಕತ್ತರಿ + ಕೊಳ್‌] 

ಕತ್ತರಿಗೊಳ್ಳು "ಕತ್ತರಿಗೊಳ್‌' ನೋ.. 

ಕತ್ತರಿಗೋಲು (ನಾ). - ಕತ್ತರಿ ೧: (8). 

(ಕತ್ತರಿ * ಕೋಲು (೮. ಕೋಲ್‌). / ಶಮಿ, ಕತ್ತರಿಕ್ಟೋಲ್‌) 

ಕತ್ತರಿದಡಿ (ನಾ). ಕತ್ತರಿಯಾಕಾರದ ದಡಿ, --ಗೂಟ; ಕವೆ 
ಗೋಲು: ಕತ್ತರಿದಡಿ (ಪಾಠಾಂ. ಕೆತ್ತದಡಿ, ಕೆತ್ತಡರಿದ, ಕೆತ್ತಡಿದಡಿ] 
ಬಿಗಿದಗುಸೆಯ ಬಳಿಯೊಳೆ ಸುತ್ತುವ ಸುನಕ ಸೂಕರಗಳ (ಸೊಬಸೋ. 


೨೦-೧೫). (ಕತ್ತರಿ + ದಡ್ಮಿ] 
ಕತ್ತರಿಪಟ್ಟು (ನಾ). ಮಲ್ಲಯುದ್ಧದಲ್ಲಿ ಒಂದು ವರಸೆ; ಕತ್ತರಿ 


ಹಿಡಿತ: ಭೀಮ ಜರಾಸಂಧರು ಡೊಕ್ಕರ ಪಟ್ಟು, ಲಗಡಿ, ಕತ್ತರಿಪಟ್ಟು, 
ನಾಗಬಂಧ ಮುಂತಾದ ಪಟ್ಟು ಗಳನ್ನೊಡ್ಡಿ ಕಾಳಗ ನಡೆಸಿದರು (ರಾಜಸೂ. 
೨೩); ತನ್ನ ಬಲಗಾಲಿನಿಂದ ಅವನ ಬಲಗಾಲನ್ನು ಕತ್ತರಿಪಟ್ಟು ಹಿಡಿದು 
ಳೆಡನಿದನು (ಕಥಾಮಂ. ೨). [ಕತ್ತರಿ + ಪಟ್ಟು] 

93 


ಕತ್ತರಿಬದಣೆ 


ಕತ್ತರಿಬದಣೆ, ಕತ್ತರಿಬದನೆ (ನಾ). ಒಂದು ಬಗೆಯ ಬದನೆ: 
*ವಿಶೋಧಿನೀ- ಫಲಾಶಿ, ದಂತಿ, ಕತ್ತರಿಬದಣೆ? (ಓಷಧಿ. ೧೫೫). 
ಕತ್ತರಿಬದನೆ: ಹಾಗಲಕಾಯಿ, ಕತ್ತರಿಬದನೆ ಕಾಯಿ, ತೊಂಡೆ ಕಾಯಿ, 
ಪಡವಲಕಾಯಿ . .. ಇವುಗಳೆಲ್ಲವೂ ಜ್ವರದವರಿಗೆ ಸಥ್ಯದ್ರವ್ಯಗಳೆಂದು 
ಮತಾಂತರೆದಲ್ಲಿ ಹೇಳಲ್ಪಟ್ಟದೆ (ಸಕವೈ. ೧೦೨); “ವಾರ್ತಾಕಾ - ಕತ್ತರಿ 
ಬದ(ಣೆ)ನೆ (ಓಷಧಿ. ೧೫೦). [ಕತ್ತರಿ ಬದಣೆ) 

ಕತ್ತರಿಬದನೆ "ಕತ್ತರಿಬದಣೆ' ನೋ. 

ಕತ್ತರಿಬಾವುಲಿ (ನಾ). ಒಂದು ಬಗೆಯ ಕಿವಿಯ ಆಭರಣ; ಕಿವಿಯ 
ಮೇಲ್ಲಡೆಯಲ್ಲಿ ಧರಿಸುವ ಚಿನ್ನದ ಮತ್ತು ಹರಳಿನ ಬಾವುಲಿ (8). 

[ಕತ್ತರಿ? + ಬಾವುಲ್ಲಿ. / ತಮಿ. ಕತ್ತಿರಿಬಾವಿಲಿ; ತೆಲು. ಕತ್ತೆರ 

ಬಾವಿಲಿ] 

ಕತ್ತರಿಬೀಳು (ಕ್ರಿ). ಕೊರೆಯಾಗು ; ಕಡಿತವಾಗು : ತಮ್ಮ ಲಾಭಕ್ಕೆ 
ಕತ್ತರಿಬಿದ್ದಿತೆಂದು ಬ್ರಿಟಿಸರಿಗೆ ಹೊಟ್ಟೆಯುರಿ .(ಎಳಗ್ನೇ. ೯೬) ; ತಾವು 
ಎಚ್ಚರದಿಂದ ಇರದೇ ಇದ್ದರೆ ಸಂಪಾದನೆಗೆ ಕತ್ತರಿಬೀಳುವ ಪ್ರಮೇಯ 
(ರಂಗವ, ೧೦೯). [ಕತ್ತರಿ + ಬೀಳು (ಆ ಬೀಯ್‌)) 

ಕತ್ತರಿಮುಳ್ಳಿನಗಿಡ (ನಾ). ಒಂದು ' ಬಗೆಯ ಸಸ್ಯ: (ಮೈಔ. 
೧೭-೩೦೯), [ಕತ್ತರಿ * ಮುಳ್ಳು (ವ. ಮುಳ್ಳ) * ಗಿಡ (ಆ ಗಿಡ್ಕು)) 

ಕತ್ತರಿಮೊನೆಗಿವಿ (ನಾ). ಕತ್ತರಿಯ ಅಲಗಿನಂತೆ ನಿಮಿರಿರುವ ಕಿವಿ. 
"ಕತ್ತರಿಮೊನೆಗಿವಿಕೊಳ್‌' ಪರಾ. [ಕತ್ತರಿ + ಮೊನೆ, + ಕಿವ್ಮಿ] 


ಕತ್ತರಿಮೊನೆಗಿವಿಕೊಳ್‌ (ಕ್ರಿ). ಕತ್ತರಿಯ ತುದಿಗಳಂತೆ ಕಿವಿಗಳನ್ನು 


ನೇರಾಗಿಡು: ಇನತುರೆಗಂಗಳ್‌ ಕತ್ತರಿಮೊನೆಗಿವಿಕೊಳ್ತಿನೆಗಮೆಯ್ದೆ ದೆಸೆ 
ಯನಿತುಂ ಮಾರ್ದನಿಗುಡುತಿರೆ ಘನಹೇ ಷಾಧ್ವನಿಗೆಯ್ದುದು ಬನದೊಳಾ 
ಗಳಾ ಹೆಯರತ್ನ ೦ (ಕುಸುಮಾ. ೧೪-೨೪). [ಕತ್ತರಿಮೊನೆಗಿವಿ * ಕೊಳ್‌] 
ಕತ್ತರಿನೊನೆಗೊಳ್‌ (ಕ್ರಿ). ಕತ್ತರಿಯಂತೆ ಮೊನಚಾಗು: ಮರಲ್ಹ 
ದಿಟ್ಟಿ ಕತ್ತರಿಮೊನೆಗೊಂಡೆಟಲ್ವ ಕಿವಿ ಸೂಚಿಸಿದಪ್ಪುಜು ಸೋಲ್ತ ಭಾವಮಂ 
ತುರಗಮಿದೇನನಾಲಿಸುತಮಿರ್ದಪುದು (ಕಾದಂಪೂ. ೬೫೧). 
[ಕತ್ತರಿ * ಮೊನೆ, * ಕೊಳ್‌] 
ಕತ್ತರಿರಸ್ತೆ (ನಾ). ಎರಡು ಕಸ್ತಿ ಗಳು ಒಂದನ್ನೊ, ದು ಛೇದಿಸುವಸ್ಥ ಳ; 
“ಹೇಗೋ ಮಾಡಿ ಈ ಶಬ್ದ ಗಳು ಅನರ ಮಿದುಳಿನ ಕತ್ತರಿರಸ್ತೆಗಳ ಕೂಟ 
ದಲ್ಲಿ ಸೇರಿಕೊಂಡು ಬಿಡುತ್ತ ತ್ರವೆಯೋ (ಪ್ರಹಾರ. ೩೨). [ಕತ್ತರ್ಯಿ*- ರಸ್ತೆ) 
ಕತ್ತ ರಿವಣ (ನಾ). ಕತ್ತರಿಯ ಮೇಲೆ ಹಾಕುವ ತೆರಿಗೆ; ಚಿಪ್ಪಿ ಗರ 
`ಮೇಲೆ ಹಾಕುವ ತೆರಿಗೆ: ಬೀರವಣ ಕೊಡತಿವಣ ಕತ್ತರಿವಣ ಈಚಗ 
ವಣ (ಮೈಆರಿ. ೧೯೩೨, ೧೬-೩೧; 1069). [ಕತ್ತಲ್ಲಿ 4 ಪಣ] 
ಕತ್ತರಿನಾಣಿ (ನಾ). ಸೋಕಿದರೆ ಕೈ ಕತ್ತರಿಸುವ ನೀರು; ವಿಷೋ 
ದಕ: ನೀರ್ಗೆತ್ತು ಬೆಳ್ತನದಿಂ ಕತ್ತರಿವಾಣಿ[ಪಾಠಾಂ. ವಾರಿ)ಯಂ ಜಡ 
ಜನಂ ಕೈಗುತ್ತಲೇಟ್ಲರ್ಪವೊಲ್‌ (ಸಂರಾಮಾ. ೩-೪೮); ಕತ್ತರಿವಾಣಿ 
ಯಲ್ಲಿ ಕೆಯ್ದುಡುಕಿದವೊಲ್‌ ಬೆರಲ್ಪರಿದುವು (ಅರ್ಧನೇ. ೮-೧೦೯) ; 
ಉದ್ವೃತ್ತರಂ ಕೂಡೆ ಸಂಹರಿಸಲು ಕತ್ತರಿವಾಣಿಯಾಯ್ತು . . . ವೀರ 
ಪಾಂಡ್ಕಭುಜ ದಂಡೋಗ್ರಾಸಿ ಧಾರಾಜಳಂ (ಸೌಇಇ. 3-1, ೨೬೬-೧೫; 
1160) ; ರಸದ ಭಾಮಿಯ ತುಡುಕಬಾರದು ಕತ್ತರಿವಾಣಿಯ ದಾಂಟಿದವಂ 
ಗಲ್ಲದೆ (ಆವ ಚಂ. ೫೩-೨೨೮), ಕತ್ತರಿನಾಣಿಯೊಳೆಆಗುವ ಚಿತ್ತದೆ 
ಕವಿತರ್ಪ ಜಳವಿಹಗಂಗಳವೋಲ್‌ (ಡಂದ್ರಪು. ೬-೩೨); ಸೋಂಕೆ 
ಕತ್ತರಿಸಿ ಖಂಡಿಪ ಸಿದ್ಧರಸಹಸ್ರದಂ...ಕತ್ತರಿವಾಣಿಯ ವಾಪಿ ವಿಸ್ಮಯಂ 
(ಜಗವಿ. ೧೬-೩೯) ; ಮುನಿದು ಶಪಿಸಲು ಆ ನೀರು ಕತ್ತರಿವಾಣಿಯಾಗಿ 
(ಭೈರಸೂ. ೨೭೪). ಗ) ಕಿಟಿಲ್‌ ಅವರು ಈ ಶಬ್ದಕ್ಕೆ "ಕೈಯಲ್ಲಿ ಕತ್ತಿ 
ಯನ್ನು ಧರಿಸಿದವನು” ಎಂದು ಅರ್ಥೈಸಿದ್ದಾರೆ. [ಕತ್ತರ್ಕಿ* ಪಾಣಿ] 


೧೪೬೮ 


ಕತ್ತಲಿಕಳ್ಳಿ 


ಕತ್ತರಿವಾರಿ (ನಾ). - ಕತ್ತರಿವಾಣಿ : ನೀರ್ಣೆತ್ತು ಚೆಳ್ತನದಿಂ ಕತ್ತರಿನಾರಿ 
[ಪಾಠಾಂ, ವಾಣಿ]ಯಂ ಜಡಜನಂ ಕೈಗುತ್ತಲೇಲ್ಲ್ಯರ್ಪವೊಲ್‌ (ಸಂರಾಮಾ, 
೩-೪೮). [ಕತ್ತರಿ * ವಾರ್ಮಿ) 


ಕತ್ತರಿವಾಳೆ "ಕತ್ತರಿವಾಲ್‌? ನೋ. 


5| ಕತ್ತರಿವಾಟಕಿ, ಕತ್ತರಿವಾಳೆ (ನಾ). ಸೋಕಿದರೆ ಕತ್ತರಿಸುವ ಬಾಳೆ; 


ಒಂದು ಬಗೆಯ ಬಾಳೆ: ಸುಣ್ಣದಂತೆ ತೀವ್ರಮಪ್ಪ ಕತ್ತರಿವಾಟಕ ಯಂತೆ 
ಸಾರಲರಿದಪ್ಪ . . . ಸಂಸಾರಮಂ ನಂಬಿ (ಧರ್ಮಾಮೃ . ೩-೧೮೬). 
ಕತ್ತರಿವಾಳೆ: ಬೆಳೆದ ಕತ್ತರಿವಾಳೆ ಸುತ್ತಲು ತುಳುಕುತಿಹ .ನಂಜಿನ 
ನದಿಯ ಮಡು (ಮೈರಾಕಾ. ೨-೧೭). [ಕತ್ತರಿ * ಬಾಲ್‌] 


10] ಕತ್ತರಿನೀಲಿ (ನಾ). ಕತ್ತರಿಯಾಕಾರದಲ್ಲಿ ಸಿಕ್ಕಿಸಿರುವ ನವಿಲು 


ಉಂ 
೦ 


40 


45 


ಗರಿ: ಮುತ್ತಿನ ಮೂಗುತಿಯೊಪ್ಪೆ ಚುಂಚುಗಳ್‌ ಕತ್ತರಿವೀಲಿಯಂತಲೆಯೆ 
ಜೋಲ್ಡಿರೆ ಚೊಲ್ಲೆಯಂ (ಲೀ ಲಾವ. ೨-೩೬); ಗೀರ್ವಾಣಬಾಣಾಸನ 
ಚ್ಛಳದಿಂ ಕತ್ತರಿನೀಲಿಯೊಂದು ಪಣೆಕಟ್ಟಂ ಕಟ್ಟಿಕೊಂಡು. ,. ಬಂದೊದ 
ಅದಂ ಕಾರೆಂಬ ಗೋಪಾಳಕಂ (ಅರ್ಧನೇ. ೮-೪); ನೆತ್ತಿಯೊಳ್‌ ಕತ್ತರಿ 
ವೀಲಿಯುಂ ಮಿಜುಗೆ (ಜಗವಿ. ೫-೪೩); ಉಟ್ಟ ಕತ್ತರ£ರಿ]ವೀಲಿಯುಡಿ 
ಗೆಯ ಬೆಡಂಗಮರೆ ತೊಟ್ಟ ಪೊಂಬುಲಿದೊನಲ ಕುಪ್ಪಸದ (ಸೌಂದಪ. 
೧೮-೧೮). [ಕತ್ತರಿ + ಪೀಲಿ] 

ಕತ್ತರಿವೆಸ (ನಾ). ಕತ್ತರಿಯಿಂದ ಮಾಡಿದ ಕೆಲಸ; ಕತ್ತರಿಗೆಲಸ; 
ಸಿಂಪಿಗನ ಕೆಲಸ: ಅತಿಶಯಿಸಿ ಬರೆದ ಸಚಿತ್ರ ರಚನೆಯು ಮದರ್ಕೆ ಜೊರೆ 
ಯಲ್ಲಿದೆನೆ ವಿನಿರ್ಮಿಸಿದ ಸುಯ್ಮಾಣವೆಸದ ಕತ್ತರಿವೆಸದ ಮಣಿವೆಸದ 
ಮೇಲ್ಲಟ್ಟಿನೊಳಂ (ವರ್ಧಪು. ೭-೩ ವ); ಕತ್ತರಿವೆಸದ ಕದಳಿಕೆಗಳಿಂದ 
ಲಂಕರಿಸಲ್ಪಟ್ಟುದಂ (ಪ್ರಕಟೀ. ೧೪-೧೬). 

[ಕತ್ತರಿ * ಬೆಸ್ಕ) 

ಕತ್ತರಿಸು, ಕಂತರಿಸು (ಕ್ರಿ). ೧. ತುಂಡರಿಸು; ಕೊಯ್ಯು; ಹೋಳು 
ಮಾಡು; ಛೇದಿಸು : ಕತ್ತರಿಸಿ ಡಂದ್ರಕಳೆಯಂ ಪತ್ತಿಸಿದಂತೆಸೆವ ಸತಿಯ 
ಸುಲಿಪಲ್ವ್ಟೊಳಪಿಂ (ಮಲ್ಲಿ. ೩-೭೫) ; ಪತ್ತೆ ಕತ್ತರಿಸಿದ ಗಡ್ಡಮಿಟ್ಟ 
ತಿಲಕಂ (ಅರ್ಧನೇ. ೫-೩೧); ಹೆಮ್ಮರಂಗಳನೊಮ್ಮೊಮ್ಮೆಯೆ ಕತ್ತರಿಸುತುಂ 
ಕೈ ಪಜತ್‌ದ ದಂತಿ ಕಾಡೊಳ್‌ ಪೊಕ್ಕಂತೆ (ನಂಬಿರ. ೧೮-೧೪) ; ಸರಳ 
ಕೆನ್ನೆ ಗೆ ಸೇದಿದನು ಸಂಗರದ ಭೂರಿಶ್ರವನ ಖಡುಗದೆ ಕರೆವ ಕತ್ತರಿಸಿದನು 
Gn ದ್ರೋ. ೧೪-೧೩); ; ಕತ್ತರಿಸಿದ ಬಿಳಿಯೆಲೆ ಕಯ್ಕೊಳಗೆ ಪೊರೆ 
ಯೆತ್ತಿದಡಕೆ ಬಾಯೊಳೆಗೆ (ಕುರಾಸಾಂ. ೨೧-೩೭). ೨. ಕಡಮೆ 
ಮಾಡು; ಖೋತಮಾಡು : ಮಿತವ್ಮಯ ದೃಷ್ಟಿಯಿಂದ ಅನಾವಶ್ಮಕ 
ಖರ್ಚುಗಳನ್ನೆಲ್ಲ ಕತ್ತರಿಸಲಾಗಿದೆ (ರೂಢಿ). ೩. (?) : ಆಡುವ ನರ್ತನದ 
ಬಿತ್ತರಿಸುವ ಬೀದಿಗಳ ಕತ್ತರಿಸುವ ರಂಗವಲಿಯ ನರ್ತಿಸುವ ವೈತಾಳಿಕರೆ 
(ಅನಂಪು. ೯-೫೯ ವ). ೪. (ಆಲಂ) ತಿನ್ನು; ಕಬಳಿಸು; ಭಕ್ಷಿಸು: 
ಬಿಟ್ಟಿ ಕೂಳು ಸಿಕ್ಕರೆ ಅವನು ತತ ಬಿಡನು (ರೂಢಿ). ೫. ನೆಟ್ಟಗೆ 
ನಿಲ್ಲಿಸು; ನಿಗುರಿಸು: ಆಸಿಂಗಂ... ಕಿವಿಯಂ ಕತ್ತರಿಸಿ ಶರೀರಮಂ 
ಸಂಕೋಚಿಸಿ ನಟ್ಟ ದಿಟ್ಟಗಳ್ತ್ರೆ ರಸು ನಿನ್ನನೆ ನೋಡುತ್ತುಮಿರ್ಕುಂ 
(ಪಂಚತಂ. MR ಕತ್ತರಿಸಿ ಕಿವಿಗಳಂ ನಸುಗುತ್ತುತ್ತುಂ ಮೆಯ್ಕ 
ಖಂಡಮಂ(ಪಂರಾಮಾ, ೪-೧೦೮). ಕಂತರಿಸು: ೧. ಕೂಡಿಬಹ ಕರನಿವಣೆ 
ವಂತರಿಸಿ ಕಂತರಿಸಿ ಷೋಡಿಸದೆ ಮಿಗಿಲಾಸ್ತ್ರರಾಜಿಯಂ ಭಾಜಿಯಂ 
(ಜಿನಮು. ೨೯-೧೮). [ಕತ್ತರಿ * -ಸ್ಮು] 

ಕತ್ತರೆ "ಕತ್ತರ್ನಿ' ನೋ. 

ಕತ್ತ ಲಿಕಳ್ಳಿ (ನಾ). ಒಂದು ಜಾತಿಯ ಕಳ್ಳಿ; ಮುಳ್ಳು ಗಳ್ಳಿ: ಬೆತ್ತ 
"ಓದಿರು *ಮಳ್ಳುತ್ತಕ ಕಗ್ಗಲಿ ಕತ್ತಲಿ Fat ರ]ಕ್ಳಿ ಗಳ 


(ಕುಠಾಸಾಂ. ೨೭-೫೭). (ಕತ್ತ ಲ್ಕ ಕಳ್ಳಿ ಶಿ 


ಕತ್ತಲಿಡಿಸು ೧೪೬೯ 


ಕತ್ತಲಿಡಿಸು (ಕ್ರಿ). ಕತ್ತಲೆ ಕವಿಸು; ಕಾಣದಂತೆ ಮಾಡು: ಅವಳ | 
ಅಪೂರ್ವಲಾವಣ್ಯವು ವಿಳಾಸ ಪ್ರೌಢಿನೆಗಳು ಚಂಡಶಾಸನನ ಕಣ್ಣನ್ನು | 


ಕತ್ತಲಿಡಿಸಿ ಬಗೆಯನ್ನು ಸೂರೆಗೊಳ್ಳುವುವು (ಕಾವ್ಯಸ. ೬೫). 
[ಕತ್ತಲಿಡು + -ಇಸ್ಕು) 

ಕತ್ತಲಿಡು (ಕ್ರಿ). ಕತ್ತಲೆ ಕವಿ; ಕಾಣದಂತಾಗು: ಡೇವಾಂಬೆಗೆ 
ಸಿಡಿಲು ಬಡಿದಂತಾಯಿತು; ತಲೆ ತಿರುಗತೊಡಗಿತು, ಕಣ್ಣುಕತ್ತಲಿಟ್ಟಿತು 
(ಚಿದೇವ. ೭೩). [ಕತ್ತಲೆ (ಆ. ಕಟ್ಟಲೆ) + ಇಡು] 

ಕತ್ತಲಿಸು "ಕಟ್ತಲಿಸು' ನೋ. 

ಕತ್ತಲು "ಕಟ್ತಲೆ' ನೋ. 

ಕತ್ತಲೆ, "ಕಟ್ತಲೆ' ನೋ. 

ಕತ್ತಲೆ (ನಾ). ಒಂದು ವಂಶದ ಹೆಸರು: ಕತ್ತಲೆಕುಲಕಮಳ 
ಮಾರ್ತ್ವಣ್ಣವ್‌' ಮಯಾರಿವತೀ ಪುರವರಾಧೀಶ್ವರಂ ಜಿನಧರ್ಮ 
ನಿರ್ಮ್ಮಳಂ ... ಬೆಳ್ವಲಾಧಿಪತಿ ಕಾಟಿರಸರು (ಎಇ. ೫೪, ೩೪೧-೪೫; 
1072). (2) 

ಕತ್ತಲೆಗುದ್ದು (ನಾ). ಕತ್ತಲೆಯಲ್ಲಿ ಕಾಣಡೆ ಬಂದು ಗುದ್ದುವ 


13 


ಒಂದು ಬಗೆಯ ಆಟ: ಗುಡುಗು ಗುತ್ತಿನ ಚಂಡು ಗುಮ್ಮನೆ ಬಡಿವ|' 


ಕತ್ತಲೆಗುದ್ದು ಗಂಬದ ಗಡಣೆ ಕಣುಮುಚ್ಚಾಟ ಸವಗಲಿ ಹಲ್ಲೆಯಾಟಗಳ 
(ಕುವ್ಮಾಆ. ೬-೨). [ಕತ್ತಲೆ (ಆ ಕಟ್ಟಲೆ) * ಗುದ್ದು (ಆ ಗುರ್ದು)] 

ಕತ್ತಲೆಗೆಯ್‌ (ಕ್ರಿ). ಕತ್ತಲೆಯನ್ನು ಉಂಟುಮಾಡು : ಎತ್ತ 
ನೋಡಲು ಕಳಿವಣ್ಮುಗಳ್‌ ತರುಲತೆ ಕತ್ತಲೆಗೆಯ್ವುದಾ ಬನದಿ (ಮೋಹತ. 
೨೪-೬೦). [ಕತ್ತಲೆ (ಆ ಕ್ತಲೆ) + ಕೆಯ್‌,] 

ಕತ್ತಲೆಗ್ರಹಣ (ನಾ). ಅಮಾವಾಸ್ಯೆಯ ದಿನ ಆಗುವ ಗ್ರಹಣ; 
ಸೂರ್ಯಗ್ರಹಣ: ತಟ್ಲವಾಡಿನಾಡ ಮಂನೆಯ [ ಚ]ಂದರಸಮ[ಯಳಿ] 
ಯಬರಸಿಯ ದತ್ತಿಯಾಗಿ ಕತ್ತಲೆಗ್ರೆಹಣದಲ್ಲಿ ಬಳಿಯ ಬಾಡದ ತದ್ದೆ 
ವಾಡಿಗೆಯ (ಚಂ)ದೇಸ್ವರ ದೇವರ ಸ್ಥಾನದ ಪೂರ್ವದ * [ಲ್ಲಿ] ಹಡದಂ 
ತಟಿಂ (ತೋಟಿ) (ಸೌಇಇ, XX, ೨೧೦-೭; 1). 

[ಕತ್ತಲೆ (ಆ ಕಟ್ಟಲೆ) * ಗ್ರಹಣ) 

ಕತ್ತಲೆಮನೆ (ನಾ). ೧. ಅಂಧಕಾರ ತುಂಬಿದ ಮನೆ. ೨. ಸೆರೆಮನೆ; 
ಜೈಲು: ಆರುತಿಂಗಳು ಕತ್ತಲೆಮನೆ ವಾಸ (ರೂಢ). ೩. (ಆಲಂ) 
ಮಾಯಾರೂಪವಾದ ಸಂಸಾರ ಬಂಧನ (?) : ಭಕ್ತಿಯನಅಯದ 
ಆಧಮನಿಗೊಂದು ಕತ್ತಲೆಮನೆಯೆ ಸಾಕ್ಷಿ (ಪುರಂದ. ೨-೧೭-೯). 

[ಕತ್ತಲೆ (ಎ ಕಟ್ತಲೆ) * ಮನೆ] 

ಕತ್ತಲೆವಣಿ "ಕಟ್ಟಲೆವಣಿ' ನೋ. 

ಕತ್ತಲೆಹರ (ನಾ). ಕತ್ತಲೆಯನ್ನು ನಿವಾರಿಸುವವನು; ಸೂರ್ಯ: 
ರತ್ನದ ಕವಾಟ ತೋರಣಗಳು ಕತ್ತಲೆಹರನಂತೆ ಕಣ್ಣಿಗೆ ತೋಜುತಿವೆ 
(ತೀರ್ಥಮ. ೫೩). (ಕತ್ತಲೆ, (ಆ ಕಟ್ಟಲೆ) + ಹರೃ) 

ಕತ್ತವ್ಯ (ನಾ). ಕರ್ತವ್ಯ: ನಾಗತ್ತರನ ಮಗಳ್ತೊಣ್ಣಬ್ಬೆಯು ಕತ್ತವ್ಮ 
ವೇಳೆಗೊಣ್ಣು ಸತ್ತಂ (ಎಕ. 1%, ಬೆಂಗಳೂ. ೮೮-೪ ; 900), 

[+ ಪ್ರಾ. ಕತ್ತವ್ವ ಆ ಸಂ. ಕರ್ತವ್ಯ] 

ಕತ್ತಳ (ನಾ). ಅಂಗರಕ್ರಕವಾದ ಕವಚ; ಚಿಲಖತ್ತು: ಕಬ್ಬುನದ 
ಕಗ್ಗಿದ ಬಿಟ್ಟನಮರ್ಕೆವೆತ್ತ ಕತ್ತಳಮೆನಿಸಿತ್ತು ಪುತ್ತಗಳ ಮೆಯ್ಯ ಮಲಂ 
ಮಲಧಾರಿದೇವರಾ (ಎಕ. ೫11೭, ತೀರ್ಥಹ. ೧೯೯-೧೩ ; 1083); ಖಳ 
ಕರ್ಮರಾಜನೊದವಿದ ಬಳಮಂ ಕೆಡಿಸಲೈವೇಡಿ ತೊಟ್ಟಿರ್ದಾ ಕತ್ತಳಮಂ 
ಪೋಲ್ತುದು ನೋಡಲ್‌ ಮಳಮೋರೆಂತಮರ್ದೆ ಕೊಡೆ ಸರ್ವಾಂಗ 
ಮುಮಂ (ಧರ್ಮಾಮೃ. ೩-೨೭೬). 

[ದೇ. ॥ ತಮಿ. ಕತ್ತಣ; ತೆಲು. ಕತ್ತಳ) 


0 


ಕತ್ತಿ 


ಕತ್ತಳ್ಕೆ (ನಾ). ಬಿಳಿಯ ಬಣ್ಣದ ಕುದುರೆ: ಕತ್ತಳನನೇಆಕ ಸಮರ 


ದೊಳತ್ತಿಗ ಭೂಪಾಳನೆಯ್ದೆ ವರೆ ಕಂಡು (ಸೌಇಇ. 1X-, ೨೦೭-೫೦ ; 
124); ಚಂದ್ರಿಕೆಯಿಂದ ನಿರ್ಮಿಸಿದಂದದಿಂ ಚಿಲ್ವೊಂದಿರಲು ಕತ್ತಳನ 
ರೂಪಂ ತಳೆದನಾ ಖಚರಂ (ಕುಮರಾ. ೩-೫೮) ; ಜನ್ನನಂ ನೀಲನ 
ನಳಗನಂ ತನ್ನಿ ಕತ್ತಳಮೌಹಳಿಗನಂ ತನ್ನಿ (ಬಸಪು. ೫೯-೪೦); ಕತ್ತಳನ 
ನೇಜಕಿ ಬಿಜ್ಜಳೆನೃಪಂ ಪೋಗುತಿರಲು (ಲಶಿಚಿಂ. ೩೨-೨೩); ಕುಂಕುಮ 
ಬೋರ ಚೇರ ಕೊಂಗ ಕತ್ತಳ ಮುಂಜ ಮೊದಲಾದ ವರ್ಣಶುದ್ಧಾಂಗ 
ದಶ್ವಗಳು ಮೆಜಕೆದುವು (ಭರಚ. ೨೦-೫೪). [?) 


ಕತ್ತಳಿಕೆ, (ನಾ). ಕವಚ; ಆವರಣ; ಹೊದಿಕೆ: ಲಿಂಗದ ಮುಖಕ್ಕೆ 


ಮಜಕಿಯಾದ ಕತ್ತಳಿಕೆಯಂ ಕಳೆಯಲನುಗೈದರು (ಸಿದ್ಧರಾ. ೬-೩೦); 
ಲಿಂಗದ ಮುಖಳೆ ಕವಿದಡ್ಡವಾದ ಕತ್ತಳಿಕೆ ಹೊರೆ ಕೆರೆ ಸೆರೆಗಳ... 
ಪಿಂಗಿಸಿ ಕಳೆದು (ಹಿದ್ದರಾ. ೬-೩೧). [ಕತ್ತಳ್ಳ + -ಇಕೆ) 


ಕತ್ತಳಿಕ್ಕೆ (ನಾ). ಒಂದು ಆಯುಧ; ಕಿರುಗತ್ತಿ ; ಕಠಾರಿ: ಬೀಸುವ 


ಪಾಸನೋರೆಯಿಂದಿಡುವಜಕಿ ಪೊಯ್ವ ಕತ್ತಳಿಕೆ ಕುತ್ತುವ ಕೊಂತ 
ಮುರುಳ್ಟುವೊಡ್ಡುಗಲ್‌ (ಚಂದ್ರಪು. ೫-೧೦೫). [ಆ ಸಂ. ಕರ್ತರಿಕಾ) 


ಕತ್ತಾಳೆ, ಕದ್ದಾಳ್ಕೆ, ಕರ್ದಾಳೆ (ನಾ). ಒಂದು ಬಗೆಯ ಸಸ್ಯ; 


ಕಲ್ಪಾರು; ದೆವ್ವಬಾಳೆ (ಉಕ): ಮನೆಗೆ ಕತ್ತಾಳೆಗಡ್ಡೆ ಬಂತು 
(ಅನ್ನಪೂ. ೭೨), ಕದ್ದಾಳ್ಕೆ: ಕೆಲವು ಕಡೆ ಕದ್ದಾಳೆ ಮರಗಳಿಂದ 
ಮುಚ್ಚಿರುವ ಕಾರಣ ಕಳ್ಳನಂತೆ ಸದ್ದಿಲ್ಲದೆ ಪ್ರವಹಿಸುವದಾಗಿಯೂ 
(ಅರ್ಕಮಾ. ೯೯) ; ಸಮಾಪದಲ್ಲಿರುವ ಕದ್ದಾಳೆಯ ಮರೆದ ಚಿಗುರುಗಳ 
ಕೊಯ್ದು (ವಚಕಾ. ೨೩). ಕರ್ದಾಳೆ: ಸೊರ್ಕೇಲ ಬಂದಾನೆಯೋ 
ಕಮಲಾರಾಮ ಹರಿನ್ಮಣೀನಿಲಯಮೋ ತಲ್ತೆಟ್ಲ ಕರ್ದಾಳೆಯೋ (ಚಿಕವಿ. 
೩-೮೪). [ದೇ. ॥ ತಮಿ. ಕಜಾಆಕ್ಕಿ; ಮಲ, ಕಜ್ಮವಾಟ] 


ಕತ್ತಿ (ನಾ). ೧. ಖಡ್ಗ; ಕರವಾಳು: ಮರುಳ್ವಕ್ಕದ ನಿಟ್ಟೊಡಲ್‌ 


ಮಸೆದ ಕತ್ತಿಗೆ ಕಣ್ಬೊಲನಾದುವೆತ್ತಲು೦ (ವರ್ಧಪು. ೧೫-೩೮); ಆತಂಗೆ 
ಕತ್ತಿಯಂ ಮಸೆದೆಂ (ಶಮದ. ೧೩೦ ಪ್ರಯೋ); ಕಳ್ಳರ ನಿವಹದಲಿ 
ಕಂಡವನ ತೊಡೆಯನು ಕೊಯ್ದು ಕತ್ತಿಯಲಿ (ಸಂಭಪ. ೨೫-೧೫); 
ಕತ್ತಿಯ ಹೊಳಹು ತೋಲಖ್‌ತು ಸೂರ್ಯನ ಮೆಯ್ಯ ಮುತ್ತಿದ ಕಿರಣ 
ಗಳಂತೆ (ಮೋಹತ. ೧೧-೬೭); ವಾಮಮಾರ್ಗೆವೆಂದರೆ ಕತ್ತಿಯೊಡನೆ 
ಸರಸ (ಭಾರದ. ೨೨೮). ೨. ಒಬ್ಬಾತನ ಹೆಸರು: ಶ್ರೀ ಕತ್ತಿಯರ 
ಪ್ರಿಥಿವಿ ರಾಜ್ಮಂಕೆಯೆ (ಎಇ. ೪1, ೨೫೩-೧; 800); ಕತ್ತಿ ಅರಸರ 
ಕೊಜ್ಜುಣಿ ಅರಸರ ಬಾಗೆ ಊರೊಳೆ (ಮೈಆರಿ. ೧೯೩೯, ೨೨-೧; 750), 

ಕತ್ತಿಇರಿ - ವಿರೋಧಮಾಡು; ಹಗೆ ಸಾಧಿಸು: ಅನನು ಯಾಕೆ 
ನನ್ನಮೇಲೆ ಕತ್ತಿ ಇರಿಯುತ್ತಾನೆ. (ರೂಢಿ). ಕತ್ತಿ ಎತ್ತಿ ಕಟ್ಟು - ಯುದ್ಧಕ್ಕೆ 
ಸಿದ್ಧತೆಮಾಡು ; ಕತ್ತಿಹಿಡಿದು ನಿಲ್ಲು: ಕತ್ತಿಎತ್ತಿಕಟ್ಟಿದ ಸಮಾ 
ಚಾರವೆ ಗೂಢಚಾರರ ಮುಖಾಂತರ ತಿಳಿಯಿತು (ದೌಲತ್‌. ೬೮). 
ಕತ್ತಿಮಸೆ - ಕತ್ತಿಇರಿ: ಮನೆಯವರ ಮೇಲೆ ಕತ್ತಿಮಸೆದು ಹೊರಗಿ 
ನವರ ಪಕ್ಷ ಸಾಧಿಸುವುದುಂಟಿ? (ಆಷಾಭೂ. ೫೨). ಕತ್ತಿಮಾಡು - ಧಾಳಿ 
ಮಾಡು; ಕತ್ತಿಯಿಂದ 'ಯುದ್ಧಮಾಡು (?) : ಚವಡಗೌಂಡ 
ಬೊಂಮಗೌಂಡ ಸಹಾ ಅವರ ಮೇಲೆ ಕತ್ತಿ ಮಾಡಿದಲ್ಲಿ ಹೆಣಮಯವಾಗಿ 
ಯಾ ಗೌಡರ ಮಗನು ಮಡಿದುಹೋದ ವರ್ತಮಾನಳು ಕೇಳಿ (ಎಕ. 
೪111, ಸಾಗರ. ೪೬-೩೩; 16461). ಕತ್ತಿಹಾಕು- ಆತಂಕ ಪಟ್ಟು 
ಕೊಳ್ಳು; ತಳಮಳಗೊಳ್ಳು (?) : ಇಷ್ಟಕ್ಕೇಕೆ ಬೆದರಿ ಕತ್ತಿಹಾಕಬೇಕು 
ಅನ್ನುವ ಧೋರಣೆಯಲ್ಲಿ ಸತ್ಯವಿಲ್ಲದೇ ಇರಲಿಲ್ಲ (ಮರಳಿ. ೧೫೬). 

[ದೇ, | ತಮಿ. ಮಲ. ತುಳು. ಕೊಡ, ತೆಲು. ಕೆತ್ತಿ. ! ಹಿಂ, 
ಕತ್ತೀ- ಸಣ್ಣಖಡ್ಕ, ಚಾಕು, ಚೂರಿ) 


ಕತ್ತಿಕಟ್ಟು ೧೪೭೦ ಕತ್ತುರಿನೀರ್‌ 


ಕತ್ತಿಕಟ್ಟು: (ಕ್ರಿ). ೧. ಕತ್ತಿಯನ್ನು ಕಟ್ಟು. ೨. (ಆಲಂ) ವಿರೋ! |, ಹೊತ್ತುತ ಹೊಗೆವುತ ಕತ್ತುತ ಕವರುತ ಸುತ್ತುವರಿದು... ಒತ್ತಿ 
ಧಿಸು ; ಹೆಗೆ ಸಾಧಿಸು: ನಿಮ್ಮ ಮೇಲೆ ಕತ್ತಿಕಟ್ಟಿಲಿಲ್ಲ (ದೌಲತ್‌. ೮೧); |  ಹಿಡಿದುದಾ ಕಿಚ್ಚು (ನೇವಿಸಂ. ೩೪-೭೩); ಕತ್ತಿದೆ ಕಡಿಯೊಳುಪ್ಪಂ 
ಇವನು ನನ್ನ ಮೇಲೆ ಕತ್ತಿಕಟ್ಟಲು ಯತ್ನಿಸುತಾ ಇದಾನೆ (ಮುನಿಮಾ. | | ಲೆಪ್ಪಿಸಿದೆಂತುಂ (ರಾಮಾ ಶ್ವ. ೧೩೦-೧೩). ೨. ಹೊತ್ತಿಸು; ಬೆಂಕಿ 


೨೦೭). [ಕತ್ತಿ * ಕಟ್ಟು] | ಯುಂಟುಮಾಡು : “ಗಳ ಶಿಖಿಪಟೂಕರಣದೊಳ್ಳತ್ತು” (ಶಬ್ದಮಂ. 
ಕತ್ತಿಕಾಳೆಗ (ನಾ). ಕತ್ತಿಯಿಂದ ಮಾಡುವ ಯುದ್ಧ ; ಖಡ್ಗಯುದ್ಧ: 5 ೯೮). (ದೇ. ॥ ಮಲ. ಕತ್ತು; ಕೊಡ. ಕತ್‌, ಕತ್ತಿ] 
ಜೋಕೆ! ಅವನು ಕತ್ತಿಕಾಳೆಗದಿ ಬಲುಗಟ್ಟಗನಂತೆ (ಚಂದ್ರಸ. ೧೦೦). | !ಕತ್ತ್ಯ್ಯು(ಕ್ರಿ).ಕೂಗು; ಕಿರಿಚು; ಧ್ವನಿಮಾಡು(8).(ದೇ.1 ತಮಿ. ಕತ್ತು] 
[ಕತ್ತಿ + ಕಾಳೆಗ] | ಕತ್ತು "ಕಟ್ಟು' ನೋ. 
ಕತ್ತಿಗೆ (ನಾ). ೧. ಒಂದು ಕಾಡು ಜನಾಂಗ: ಕತ್ತಿಗರು, ಕುಲ್ಕರು, | | ಕತ್ತು, "ಖತ' ನೋ. 


ಭಿಲ್ಲರು ಎಂಬ ಕಾಡು ಜನರು ಗುಜರಾತ್‌ ದೇಶದ ಕಾಡುಗಳಲ್ಲಿ ನಾಸ | | ಕತ್ತುಪಟ್ಟಿ (ನಾ). ಕೊರಳಪಟ್ಟಿ : “(ಅಂಗಿ, ಒಳಅಂಗಿ, ಮೊ. ಗಳ) 


ವಾಗಿದ್ದಾರೆ (ಭೂಗೋಳ. ೭೭). ೨. ಒಬ್ಬಾತನ ಹೆಸರು : ಆಂಗೀರಸ | “| ಕೊರಳಪಟ್ಟಿ, ಕತ್ತುಪಟ್ಟಿ... ನಾಯಿಯ ಅಥವಾ ಬಂದೀವಾನನ 

ಗೋತ್ರದ ಈಶ್ವರನ ಕೆತ್ತಿಗನ ಮಕಳು ನಾರಾಯಣಭಟ್ಟಿರಿಂಗೆ (ಎಇ. | ಕೊರಳಸಟ್ಟಿ” (೧೦1೩೯. ಇಂಕನಿ). [ಕತ್ತು (ಆ ಕಬ್ಬು) * ಪಟ್ಟಿ] 

XXVIII, ೨೮-೫೨ ; 1256). (2) | ಕತ್ತುಮೂಳಿ (ನಾ). ಬರಿ ಕೊರಳು ; ಆಭರಣವಿಲ್ಲದ ಕತ್ತು (ಕಿ). 
| 


ಕತ್ತಿಗೀಳು (ಕ್ರಿ). (ಒರೆಯಿಂದ) ಕತ್ತಿಯನ್ನು ಕೀಳು, -ಹೊರದೆಗೆ: 
ಘೋಳಾಯ್ತ ರಾರ್ಪಿನಿಂದೆರಡು ಕೈಯಲಿ ಕತ್ತಿಗಿತ್ತು ಸವಟದರು ಕಾಲ | ಕತ್ತುರಿ, ಕತ್ತೂರಿ (ನಾ). ೧. ಕಸ್ತೂರಿಮೃಗದ ನಾಭಿಯಿಂದ ದೊರೆ 
ಕಮ್ಮರಿಯ ತೆಜದಲಿ (ಸಾಳ್ವಭಾ. ೧೬-೨೯). 15] ಯುವ ಸುಗಂಧ ದ್ರವ್ಯ; ಕಸ್ತೂರಿ; ಮೃಗಮದ : “ ಮೃಗಮದೆಂ 


(ಕತ್ತು (ಆ ಕಟ್ಟು) * ಮೂಳಿ, (ಆ ಮೂಟ,)] 
(ಕತ್ತಿ * ಕೀಳ್ಕು (ಎ ಕೀಟ್‌,)] | ಮೃಗನಾಭಿ ಕತ್ತುರಿಯೆನಿಕ್ಳು? (ಮಂಗರಾ. ೯೯-೨೧); ಕತ್ತುರಿಯಲ್‌ 


| 
ಕೆತ್ತಿಗೆ (ನಾ). ಕೈಗತ್ತಿ ; ಮಚ್ಚು : *ಕೃಪಾಣೀ, ಲಊನಕರ್ಕರೀ - ಈ! ಬರೆದಂತಪ್ಪ ವಿಕ್ರಾಂತತುಂಗನ ಮಾಸೆಗಳ್‌ (ಪ ೦ ಸ ಭಾ. ೨-೩೯ ವ); 
೨ ಕಡಿವ ಕತ್ತಿಗೆ (ಹಲಾಯು. ೯೭-೪೪೧); ಪೊಳೆವ ಕತ್ತಿಗೆಯುಂ | ಕತ್ತುರಿಯ ಬೊಟ್ಟನಟ್ಟು (ಧರ್ಮಾಮೃ. ೩-೯) ; ಸಾದು ಜವಾಜಿ ಕತ್ತುರಿ 
ಬೆರಸು ಪೊಜಮಟ್ಟು ಕೀರ್ತಿಗೆಯೆಂಬುಗ್ರದೇವತೆ ಬೆಸಸು ಬೆಸಸೆಂದು | ಗಂಧಲೇಪದಲಿ (ಕುವ್ಕಾದ್ರೊ €. ೪-೪೯); ದಿಟ್ಟಿಯ ದೋಷಕೆಂದು 


ಬೆಸನಂಬೇಡೆ (ಸಂಸಭಾ. ೮-೪೨ ವ); ಕುಡುವುದು ಕಿಚ್ಚಂ ದೇವರ್‌ 20. ಕತ್ತುರಿಯಡ್ಡಬೊಟ್ಟನಿಟ್ಟು (ಸೌಂದಪು. ೭-೨೩); ಪನ್ನೀರ ಚಳೆಯ 

ತಡೆಯದೆ ಕತ್ತಿಗೆಯನೆಮಗೆ ಬೆಸಸುವುದು (ಅಜಿಪು. ೧೦-೪೦); ಕತ್ತಿಗೆಯಂ | | ಕತ್ತುರಿಯ ಸಾರಣೆ (ಕ೦ನವಿ. ೮-೧೧); ಕನ್ನಡಂ ಕತ್ತುರಿಯಲ್ಲಿ 

ಜಡಿಯುತ್ತುಮಂಗರಕ್ಕರ ಪಡೆ ತಾಗೆ (ಪಂಠಾಮಾ. ೧೩-೭೮) ; ಕರಗಸ| | (ರಾಮಾ ಶ್ಚ. ೬-೧೩). ೨. ಒಂದು ಬಗೆಯ ಮಲ್ಲಿಗೆ; ಕಸ್ತೂರಿ 
I 


ಚೆ 
ದೊಳ್‌' ಪೋಳ್ನು ಕತ್ತಿಗೆಯೊರ್‌ ಸೀಳು (ರತ್ನಕ. ೨-೪ವ). i ಮಲ್ಲಿಗೆ: ತಾರೆಯ ಮೊಳೆಗಳಂತಿರ್ದ ಪಡ್ಡಳಿಗಳಂ ಹಾರೈಸುತ ಕೊಂಡು 
[ಆ ಸಂ. ಕರ್ತ್ರಿಕಾ] ಬಿಳಿಯ ಕತ್ತುರಿಗಳಂ (ಪುಷ್ಪರ. ೯-೧೮); ಚೆಂಗಣಿಗಿಲೆ ಸೇವಂತಿಗೆ 
ಕತ್ತಿಮತ(ನಾ).ಸತ್ತಿಯ ಬಲದಿಂದ ಸ್ಥಾಪಿಸಿದ ಮತ; ಬಲಾತ್ಕಾರ |2| ಕತ್ತುರಿ ಸಿಂಗದ ಮುಡಿವಾಳ ದವನ ಮಂಗಳ ತುಳಸಿ ಬಿಲ್ವದ ಪತ್ರೆಗಳ 
ದಿಂದ ನೆಲೆಗೊಳಿಸಿದ ಮತ, - ಪಂಥ (ಕಿ). (ಕತ್ತಿ ಮತ] | (ಮೋಹತ. ೨೨-೪೨); ಕತ್ತುರಿ ಸೇವಂತಿಗೆ ದುಂಡುಮಲ್ಲಿಗೆ ಮೊತ್ತದ 
ಕತ್ತಿಮಾತು (ನಾ). ಎರಡು ದೇಶಗಳು ಪರಸ್ಪರ ಯುದ್ಧ ಘೋಷಣೆ | ಜಾಜಿ ಸಂಪಗೆಯ (ಕಂನವಿ. ೬-೮೨). ಕತ್ತೊರಿ: ೧. *ಕತ್ತುರಿ 
ಮಾಡುವಿಕೆ (8). [ಕತ್ತಿ + ಮಾತು] | (ಕತ್ತೂರಿ) - ಕಸ್ತೂರೀ (ತದ್ಭಕೋ. ೬); ಮಂದೆಗಮನೆಯರು 
ಕತ್ತಿವರಸೆ (ನಾ). ಖಡ್ಗದಿಂದ ಮಾಡುವ ಸಾಧನೆ: ತನ್ನ ಮಾತಿನ ಕತ್ತೂರಿತಿಲಕನ ಚಂದನಗೂಡುತಿಕ್ಕಿದರು (ಜೀವಂಸಾಂ. ೧೦-೧೧). 
ಕತ್ತಿವರಸೆಯ ಆಟಕ್ಕೆ ನಾರಣಪ್ಪನಂಥ ಬಡಪಾಯಿ ಪ್ರತಿಸ್ಪರ್ಧಿಯಾಗಿ |30 [ಪ್ರಾ. ಕತ್ಥೂರೀ < ಸಂ. ಕಸ್ತೂರೀ) 


ಸಿಕ್ಕಿದ್ದು ಮಾತ್ರ ಅವಳ ದುರ್ದೈವ (ಅನಾಥೆ. ೩೧). 
(ಕತ್ತಿ * ವರಸೆ (೭ ವರಿಸಿ] 
ಕತ್ತಿಶರ್ಮ (ನಾ). ಒಬ್ಬಾತನ ಹೆಸರು: ಆಲಬೋಯಸ್ಕ ಕೌಣ್ಣಿಲ 


| ಕ (ನಾ). ಒಂದು ಬಗೆಯ ಸಸ್ಯ; ಕೃಷ್ಣಪರ್ಣಿಗಿಡ ; 
sl! 
ಗೋತ್ರಸ್ಮ ಕತ್ತಿಶರ್ಮ್ಮಣ ಪುತ್ರಾಯ (ಇಆ. ೪11, ೧೮೭-೧೯ ; 668). | 
| 


ಕಾಮಕಸ್ತೂರಿ: “ಮಾಲುಕಮೆನಲೈ ಕತ್ತುರಿಕಾಮಮೆನಿಸಿಕ್ಳು? 
(ಮಂಗರಾ, ೩೯-೨೯). (ಕತ್ತುರಿ * ಕಾಮ?) 
ಕೆತ್ತುರಿಗೆಂಪು (ನಾ). ಕಸ್ತೂರಿಯ ಪರಿಮಳ, ವಾಸನೆ: ಇರುಳ 


[ಕತ್ತಿ + ಶರ್ಮ] 35 ತಿರುಳ ಬಣ್ಣದ ತನುವಿನ ಕತ್ತುರಿಗಂಪಿನ ಕಾಳ್ಫೇಡಿತಿ (ಜಯಳಾ. ೨-೨೧). 


ಕತ್ತಿಸಾಧಕ (ನಾ). ೧. -ಕತ್ತಿಸಾಧನ (8). ೨. ಖಡ್ಗ ವಿದ್ಯೆಯಲ್ಲಿ | [ಕತ್ತುರಿ*- ಕಂಪು] 
ನಿಪುಣ, ಚತುರ (ಕಿ). [ಕತ್ತಿ * ಸಾಧಕ] ಕತ್ತುರಿಗೆದಡು (ನಾ). ಕಸ್ತೂರಿ ಬೆರಸಿ ಮಾಡಿದ ಕದಡು; 
ಕತ್ತಿಸಾಧನ (ನಾ). ಖಡ್ಗವಿದ್ಯೆಯ ಸಾಧನೆ. ಕಸ್ತೂರಿ ಮಿಶ್ರಿತವಾದ ಸುಗಂಧದ ರಾಡಿ: ಅನಿಮಿಷವಧು ಕತ್ತುರಿ 
[ಕತ್ತಿ *- ಸಾಧನ] ಗದಡಿನ ಚಳೆಯಂಗೊಟ್ಟಳಲ್ಲಿ (ಅನಂಪು. ೬-೪೬). (ಕತ್ತುರಿ* ಕದಡ್ಕು) 
ಕತ್ತಿಸು (ಕ್ರಿ). ಹೊತ್ತಿಸು; ಉರಿಮಾಡು: ಖಳುಬತ್ತಿಗಳನ್ನು 40 ಕತ್ತುರಿನಾಮ (ನಾ). ಕಸ್ತೂರಿಯಿಂದ ಬರೆದ ನಾಮ ತಿಲಕ: ಕತ್ತುರಿ 
ಕತ್ತಿಸಿದ ಮೇಲೆ ಮನೆಯೆಲ್ಲಾ ಬೆಳಕಾಯಿತು (ಚೆಂಗಾಳ್ವ. ೧೮); ಒಲೆ ನಾಮವನು ಪಣೆಗಳವಡಿಸಿದನು (ಕಂನವಿ. ೨೨-೬೧). [ಕತ್ತುರಿ + ನಾಮ] 
ಕತ್ತಿಸುತ್ತಿದ್ದಾಳೆ (ರೂಢಿ). (ಕತ್ತು, * -ಇಸ್ಕು) ಕತ್ತುರಿನೀರ್‌ (ನಾ). ಕಸ್ತೂರಿ ಬೆರಸಿದ ನೀರು, ಓಕುಳಿ: 
ಕತ್ತು (ಕ್ರಿ). ೧. ಹೊತ್ತಿ ಉರಿಯಾಗು ; ಉರಿಹತ್ತು; ಸುಡು: ಮೇಳದ ನಧುವಿತ್ತರ ಪರಿಹಾಸ ಕಾಂತಿಯಿಂ ಕೃಷ್ಣನ ಮೇಲೊತ್ತುವ 
ಅದು ಉರಿಯ ಬುಡ ತುದಿಯಂತೆ ಕತ್ತುವೆದು ಪೂರ್ವವಾಗಿ ಮೇಲೆ ನಿಜಕರಯಂತ್ರದ ಕತ್ತುರಿನೀರ್ಗಮಲಮಲಯಜದ್ರವರುಚಿಯಂ (ಜಗವ. 


ಹತ್ತಿ ಉರಿವುದು ಉತ್ತರವಾಗಿ (ಮೊ (ಳಿ ಮಾ. ೧೩೯-೫೩೬); ಕೆಲ್ಲು|[45 ೧೪-೧೦೧); ಇಟ್ಟನೀಶಂ ತನ್ನ ಕೆಯ್ಯ ಕತ್ತುರಿನೀರಪೊಟ್ಟಣದೊಳಗ 
ಬೆಂಕಿಯ ಕೂಡಿ ಉರಿವಾಗ ಹುಟ್ಟು ಕತ್ತಿದುದಿಲ್ಲ (ಮಧುವ ೨); ಜೆಯಂ (ಚೆಬಪು. ೩೭-೬೫). [ಕತ್ತುರಿ * ನೀರ್‌) 


ಕತ್ತುರಿಬೊಜಂಗ ೧೪೭ಗಿ ಕತ್ಕಾಯ 


ಕತ್ತುರಿಬೊಜಂಗೆ (ನಾ). ಕಸ್ತೂರಿಯನ್ನು ಲೇಪಿಸಿಕೊಂಡ ವಿಟ ; | | ಕತ್ತೆಕಿರುಬನಗಿಡ (ನಾ). - ಕತ್ತೈಗರ್ಬ: ಕತ್ತೆಹೊಟ್ಟಿಗಿಡ ಕತ್ತೆ 
ಪರಿಮಳ ಪ್ರಿಯನಾದ ವಿಟಿ: ಕತ್ತುರಿಬಿಯಮಂ ಮೆಣಕಿದು ಕತ್ತುರಿ 


ಕಿರುಬನಗಿಡ, ಕುರಿಗಿಡ (ಮೈಔಗಿ. ೬-೧೫೨). 
ಯೊಳ್‌ ಪೂಲ್ಡು ಕತ್ತುರಿಮಿಗದಂತಿರ್ಪ ಕತ್ತುರಿಬೊಜಂಗರುಮಂ [ಕತ್ತೆ (ಆ ಕಟಕ್ಕಿ)4* ಕಿರುಬ + ಗಿಡ (ಆ ಗಿಡು)] 


ನೋಡಿ (ಪಂಪಭಾ, ೪-೮೭ ವ). (ಕತ್ತುರಿ + ಬೊಜಂಗ] | |ಕತ್ತೆಕುರುಬ (ನಾ). ಕತ್ತೆಗಳ ಮೇಲೆ ಹೇರಿಕೊಂಡು ಕಾಳು ಕಡಿ 
ಕತ್ತುರಿಬೊಟ್ಟು (ನಾ). ಕಸ್ತೂರಿಯ ಬೊಟ್ಟು ; ಕಸ್ತೂರಿ ತಿಲಕ: | 5| ಹಾಗೂ ಕಂಬಳಿಗಳನ್ನು ಮಾರುವ ಕುರುಬ (8). 

ಕತ್ತುರಿಬೊಟ್ಟನೆಂತಿಡುವೊಡಂ ನಿಲಲೊಲ್ಲದೆ (ಕಬ್ಬಿಕಾ, ೩೩೬); ಹೊನ್ನ [ಕತ್ತೆ (ಆ ಕಲ್ತ್‌) * ಕುರುಬ, (೮ ಕುಖಂಬ್ಯ)) 

ನೋಹಳದ ಕಠಾರಿ ಕತ್ತುರಿಬೊಟ್ಟು ಚಿನ್ನದ ಕೆಯ್ಕಂಬು ಮೆಜಕಿಯೆ| |ಕತ್ತೆಗರೆ (ಕ್ರಿ). ಕತ್ತೆಯ ಹಾಗೆ ಧ್ವನಿಮಾಡು, ಕೂಗು: ಮುತ್ತ 

(ಕುರಾಸಾಂ. ೪೧-೯೬). [ಕತ್ತುರಿ 4 ಬೊಟ್ಟು (ಆ ಬಟ್ಟ)] ಮುದುನರಿಯಂತೆ ಬಳ್ಳುಗರೆವರ್‌ ಕೆಲರ್‌ ನೆತ್ತಿವೊಡೆಯಲ್‌ ಗಳಹಿ 
ಕತ್ತುರಿಮರುಗ (ನಾ). ಒಂದು ಸುಗಂಧ ಸಸ್ಯ; ಕಸ್ತೂರಿಯ! ಕತ್ತೆ ಗರೆವರ್‌ ಕೆಲರ್‌ (ನಿಕಾಂರ. ೧೪೪-೧೪). 


ವಾಸನೆಯುಳ್ಳ ಮರುಗ: ಮರುಗ ಕತ್ತುರಿಮರುಗವು ಜಾಜಿ ಕೆಂಜಾಜಿ ;10 
ಪರಿಮಳಿಸುವ ಸೇವಂತಿ (ಕಂನಎ. ೫-೯೯). [ಕತ್ತುರಿ * ಮರುಗ] ಕತ್ತೆಗರ್ಬ (ನಾ). ಒಂದು ಬಗೆಯ ಔಷಧಿ ಸಸ್ಯ; ಕಟುಕರೋಹಿಣಿ 

ಕತ್ತುರಿನಿಗ (ನಾ). ಕಸ್ತೂರಿಮೃಗ: ಕತ್ತುರಿಯೊಳ್‌ ಪೂಟ್ತು ಕತ್ತುರಿ (ಕಿ). [?) 
ಮಿಗದಂತಿರ್ಪ ಕತ್ತುರಿಬೊಜಂಗರುಮಂ (ಪಂಪಭಾ. ೪-೮೭ ವ); ಹಸ್ತಿ ಕತ್ತೆಗಾಲ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಕತ್ತೆಗಾಲ- ಈ 
ಕತ್ತುರಿಮಿಗಮಲ್ಲದುಗ್ರಮೃಗಮಿಲ್ಲ (ಅರ್ಧನೇ. ೧-೫೮) ಬೇರಂ ಹಾಲಲ್ಲಿ ತೆಗೆದುಕೊಳ್ಳ ವಾಂತಿ ಆಗುವುದು (ವಿವೈವಿ. ೪); 
[ಕತ್ತರಿ + ಮಿಗ] ೩೨ ಕತ್ತೆಗಾಲದ ಬೇರಂ ತಂದು ಮೊಲೆ ಹಾಲಿಂದ ತೇದು ಅರೆ ಅಳಲೆಯಷ್ಟು 


(ಕತ್ತೆ (ಆ ಕಟಕ್ಕಿ) + ಕಕ್ಕಿ] 


ಕತ್ತುರಿನಣ್‌ (ನಾ). ಕಸ್ತೂರಿಯಂತಹ ಮಣ್ಣು; ಕರಿಯ ಮಣ್ಣು | | ಎರೆಯಲು ವಾಂತಿಯಕ್ಕುಂ (ವಿನೈನಿ. ೧೦೮). (2) 
(1): ಎಸಚಂ ಮುಟ್ಟಲೊಡಂ ತನ್ನ ಸೌರಭಂಗೆಟ್ಟು ನೆಗಟ್ಹ ಕತ್ತುರಿವಣ್ಣಂ| |ಕತ್ತೆಗಾಹಿ (ನಾ). ಕತ್ತೆ ಕಾಯುವವನು: ಕತ್ತೆಗಾಹಿಯ ಮಾತು 
ಮಸಿಗಮೆಣೆಯಪ್ಪುದೆನೆ ಬಣ್ಣಿಸುವಂ ಕೇದಗೆಯ ಕಂಪನೇವಣ್ಣಿಸುವಂ ಬೇಡ (ಕೋಲಶಾಂ. ೩೯). [ಕತ್ತೆ (೮ ಕಚಕ್ತಿ) + ಕಾಹಿ] 
(ಆದಿಪು. ೧೧-೧೨೧). [ಕತ್ತುರಿ * ಮಣ್‌] ಕತ್ತೆಗಿರುಬ "ಕತ್ತೆಕಿರುಬ? ನೋ. ' 

ಕತ್ತುರಿವಳೆ (ನಾ): ಕಸ್ತೂರಿ ಬಳೆ; ಕರಿಯ ಸಾಣೆಬಳೆ:|20|ಕತ್ತೆಗಿವಿ (ನಾ). ಒಂದು ಬಗೆಯ ಸಸ್ಯ: *ಅಜಕಶೃಂಗಿ- ಕತ್ತೆಗಿವಿ” 
ಮತ್ತೋರ್ವ ಪಾಮರಿ ಕವಣೆಗೆ ಗುಂಡಿಟ್ಟು ಕತ್ತುರಿವಳೆ ಗಳಿಲೆನುತ (ಅಕಾನಿ. ೨-೮) ; ಕತ್ತೆಗಿವಿ ಸಹಡೇವಿ ಮತ್ತೆತ್ತುನಾಲಗೆಯು ಉತ್ತರಣಿ 
(ಅನಂಚ. ೧-೮೧). _ [ಕತ್ತರಿ * ಬಳ್ಳೆ) ವೆರಸಿ ತಿಲಕನಿಡೆ ಲೋಕ ತನ್ನತ್ತ ಸಾರುವುದು (ಸರ್ವಜ್ಞ. ೧೯೮೦). [?] 


ಕತ್ತುರಿವುಲ್ಲೆ (ನಾ). ಕತ್ತುರಿಮಿಗ: ಘನಸಾರದ ಪೊಸ ಕಾಡೊಳ | | ಕತ್ತೆಗುರುವ "ಕತ್ತೆಕಿರುಬ ನೋ. 
ಗಾಡುವ ಕತ್ತುರಿವುಲ್ಲೆಗಳ ಬಿನದಿಪ ಹಸುಳೆ ಜವಾದಿಯ ಮಿಗಗಳನನು| ಕತ್ತೆಚಾಕರಿ (ನಾ). ಕತ್ತೆಯಂತೆ ದುಡಿಯುವುದು ; ಹೊಕರೆಗೆಲಸ ; 


ರಾಗದಿ ನೋಡುತ (ಜಯಕಾ. ೪-೨). [ಕತ್ತುರಿ * ಪಲ್ಲಿ] 3 ಬಿಟ್ಟಿ ದುಡಿತ: ಕತ್ತೆಚಾಕರಿ ಮಾಡಿಸುವವನು (slave driver. 
ಕತ್ತುರಿವೆಕ್ಕು (ನಾ). ಪುನುಗಿನ ಬೆಕ್ಕು; ಪುಣುಗು ಬೆಕ್ಕು: ಮರಚ| | ಇಂಕನಿ) ; ಆಳಿನಿಂದ ಕತ್ತೆ ಚಾಕರಿ ಮಾಡಿಸಿಕೊಂಡು ಅವನಿಗೆ ಸರಿಯಾಗಿ 
ವ್ಯಾಕೀರ್ಣಪರ್ಣಂ ಕುರರತನುವ(ನಾ)ಗ್ರಂಥಿಪರ್ಣಚ್ಛದಂ ಕತ್ತು ರಿ, . ಕೂಲಿ ಕೊಡುತ್ತಿಲ್ಲ (ರೂಢಿ). [ಕತ್ತೆ (೮ ಕಟ್ಟ) * ಚಾಕರಿ) 
ವೆಕ್ಕಂ ಸಲ್ಲಕೀಪಲ್ಲವಮಿಭಶಿಶುವಂ - .  ಕೊರ್ವಿಸೆ ಸೊಗಯಿಪುದೀ) : ಕತ್ತೈತುಂಬೆಸೊಪ್ಪು (ನಾ). ಒಂದು ಬಗೆಯ ಸಸ್ಯ: ಕತ್ತೆತುಂಬೆ 
ಕಾನನೋದ್ಹ್ದೇಶಂ (ಪುಷ್ಪಪು, ೫-೬೯). [ಕತ್ತುರಿ + ಬೆಕ್ಕು) | ಸೊಪ್ಪು, ಅಧೋಮುಖ (ಮೈಔಿಗಿ. ೭೫-೧೫೪೩). [?] 
ಕತ್ತೂರಿ "ಕತ್ತುರಿ' ನೋ. 30, ಕತ್ತೈಜಾಲ (ನಾ). ೧. ಕತ್ತೆಯ ಬಾಲ. ೨. (ಆಲಂ) ಕೆಲಸಕ್ಕೆ 
ಕತ್ತೃಣ(ನಾ). ಒಂದು ಬಗೆಯ ಸುವಾಸನೆಯುಳ್ಳ ಹುಲ್ಲು; ಕಾಚೀ ಬಾರದ್ದು ; ಕುದ್ರವಾದುದು: ಅವನು ಬರದಿದ್ದರೆ ಕತ್ತೆಬಾಲ 
ಹುಲ್ಲು : €ಗಂಧಿತೃಣಂ-ಕತ್ತೃಣ, ಕುಂಕುಮ” (ಓಷಧಿ. ೪೬). [ಸಂ.] ಹೋಯಿತು (ರೂಢಿ). (ಕತ್ತೆ, (ಆ ಕಟಕಿ) + ಬಾಲ್ಯ] 
ಕತ್ತೆ, "ಕಟ್ಟಿ' ನೋ. ಕತ್ತೆ ಬಾಲದಹುಲ್ಲು (ನಾ). ಒಂದು ಜಾತಿಯ ಹುಲ್ಲು (ಕಿ). 
ಕತ್ತೆ, (ನಾ). “ಮಣಿಬಂಧದ ಮುಂದಣ ಭಾಗ” (ಅಕಾನಿ. ೫-೫). (?]| | [ಕತ್ತೆಬಾಲ + ಹುಲ್ಲು (ಆ ಫುಲ್‌)] 


ಕತ್ತೆಕಾಗದ (ನಾ). ಕರಡು ಕಾಗದ; ಒರಟು ಕಾಗದ: ಬಸ್ತುಗಳು, |5| ಕತ್ತೆಯ "ಕಟಕ್ತಿಯ 'ನೋ. 
ನೊ.ನ್ನು ಮಾಡಲು ಉಪಯೋಗಿಸುವ ದಪ್ಪವಾದ ,ಒರಟು ಕಾಗದ; | |ಕತ್ತೆವಾಯಿ (ನಾ). ಕತ್ತೆಯ ಬಾಯಿ: ತಪ್ಪುತ್ತೆಡಹುತ್ತೋದುತ್ತಿಪ್ಪನ 
ಕತ್ತೆ ಕಾಗದ; ಕರಡುಕಾಗದ (೦೩೯೭೯೩6॥೮ ೫೩೧೦. ಇಂಕನಿ) ; ಅದು ಬಾಯ್‌ ಕತ್ತೆವಾಯಿ (ನೀತಿಸಾ. ೩೦). 
ಒಂದು ತರಹೆ ದಪ್ಪನೆಯ ಕಾಗದವಂತಪ್ಪ, ಕತ್ತೆಕಾಗದ ಅಂತ ಕರೀ | [ಕತ್ತೈ (ಆ ಕಟಿ) ೪ ಬಾಯಿ (ಆ ಬಾಯ್‌)] 
ತಾರಂತೆ (ಚಿಳುಮ. ೨೮). [ಕತ್ತೈ («4 ಕಟಕ್ತಿ) * ಕಾಗದ) | |ಕತ್ತೆಸಂಪಿಗೆ (ನಾ). ಒಂದು ಬಗೆಯ ಸಂಪಿಗೆ: ಕನಂಗಹೂ, ಕಮಂದ 
ಕತ್ತೆಕಿರುಬ, ಕತ್ತೆಗಿರುಬ, ಕತ್ತೆಗುರುವ (ನಾ). ೧. ಒಂದು ಜಾತಿಯ |4| ಮರ, ಅಪೂರ್ವಚಂಪಕ, ವನಸ ಂಪಿ.ಗೆ, ಕತ್ತೆಸಂಪಿಗೆ (ನಣಗ, 


| 
| 


ಕಾಡುಮೃಗ: ಕತ್ತೆ ಕಿರುಬಗಳೂ ಶ್ವಾಪದಗಳೂ ರುದ್ರವಿಹಾರಸ್ಥಾನ | | ೧೬-೨೯೪). (ಕತ್ತೆ (ಆ ಕಟಿ) * ಸಂಪಿಗೆ] 

ವಾದ ಆ ಯುದ್ಧಭೂಮಿಯನ್ನು ಪ್ರವೇಶಿಸಿ (ಕೃವಾಕ. ೨೮). ೨. ಒಂದು, ಕತ್ತೆ ಹೊಟ್ಟೆಗಿಡ (ನಾ). ಒಂದು ಬಗೆಯ ಗಿಡ: ಕತ್ತೆಹೊಟ್ಟಿಗಿಡ, 
ಜಾತಿಯ ಜಿಂಕೆ (8). ಕತ್ತೆಗಿರುಬ: ೧. “ಮೃಗಾದಃ - ಕತ್ತೆ | ಕತ್ತೆಕಿರುಬನಗಿಡ, ಕುರಿಗಿಡ (ಮೈಔಗಿ. ೯-೧೫೨). 

(ಗಿರುಬ) ಗುರುವ? (ಓಷಧಿ. ೧೨೮). ಕತ್ತೈಗುರುವ : ೧. ಮೇಲಿನ | (ಕತ್ತೆ ಹೊಟ್ಟಿ * ಗಿಡ (೬ ಗಿಡು)] 
ಪ್ರಯೋಗವನ್ನು ನೋಡಿ. «| ಕೆತ್ಸೆನ (ನಾ). ಜಂಬ ಕೊಚ್ಚುವಿಕೆ; ಬಡಾಯಿ. [ಸಂ.] 


[ಕತ್ತೈ (೮. ಕಟಸ್ತಿ)* ಕಿರುಬ (ಆ ಕಿಜುಬ್ಬ),/ ತುಳು. ಕತ್ತೆಕುರುಬೆ] ಕತ್ಮಾಯ "ಕಧಾಯಿ' ನೋ. 


ಕತ್ತಿಸು 
ಇ 


ಕತ್ನಿಸು (ಕ್ರಿ). ಜಂಬಕೊಚ್ಚು; ಹೊಗಳಿಕೊಳ್ಳು: ಕೊಂದ 
ಬಿಸುಟ ಅಹಿತರನುಯೆಂದು ಕಂಸ ಕತ್ತಿಸೆ ಇಂದಿರೇಶ ಕೇಳಿದವ್ಯಯಾತ್ಮಾ 
(ಪ್ರಸಭಾ. ೬೫-೪). [ಕತ್ಕನ + -ಇಸ್ಕು) 

ಕತ್ತ (ನಾ). [ವ್ಯಾಕ] "ಕ' ಎಂಬ ವರ್ಣ: ದ್ವಿತ್ವಂ ಬೆರಸಿದ ಕತ್ವಂ 
ಚತ್ವಂ ಖತ್ವಂ ಯಥಾಪ್ರಯೋಗದಿನಕ್ಕುಂ (ಶಮದ. ೨೬೨). [ಸಂ.] 

ಕಥಕ್‌ (ನಾ). ಭಾರತೀಯ ನೃತ್ಯಪದ್ಧ್ಭತಿಗಳಲ್ಲಿ ಒಂದು: ಕಥಕ್‌ 
ನೃತ್ಯವನ್ನು ಇಂದಿನ ಚಲನ ಚಿತ್ರಗಳಲ್ಲೂ ... ಪ್ರದರ್ಶಿಸುವುದನ್ನು 
ಕಾಣುತ್ತಿದ್ದೇವೆ (ಆಭಾನೃ. ೧೮). [+ ಓಂ. ಮರಾ. ಕತ್ಸಳ್‌] 

ಕಥಕ (ನಾ). ೧. ಕತೆ ಹೇಳುವವನು ; ಕತೆಗಾರ: ಗಾಯಕ ವಾದಕ 
ನರ್ತಕ ಕಥಕ ಪುಣ್ಮಪಾರಕ ವೈತಾಳಿಕನಿಕರಮುಮಂ ಕೊಟ್ಟು (ಆದಿಪು. 
೪-೫೪ ವ); ರಾಮಾಯಣ ಭಾರತ ಕಥೆಗಳು ಜನತೆಗೆ ಕಥಕರು ಭಟ್ಟಿರು 
ಅಟ್ಟಿ ಲಾಟಿದವರು ಇನರಿಂದ ಕೇಳಿ ನೋಡಿ ಹಿಂದಿನಿಂದಲೂ ಪರಿಚಿತ 
ವಾಗಿದ್ದುವು (ಬಂಕಿಮ. ೭). ೨. ಮುಖ್ಯ ನಟಿ; ಭಾಗವತ (?): 
ಬೀಣೆಯ ಕೊಟಲ ಬೆದಂಡೆಯ ಗಾಣರೆ ಬಟವಿಡಿದು ಸುಟ್‌ದು ಕುಂ[ದಿಂ] 
ಕಥಕಶ್ರೇಣಿಯೊಡನೆಳಸಿ ಬಳಸುವ ನಾಣಿಲಿಗಳನೀ ಬುಧಾಳಿಯೊಳ್‌' 
ಪುಗಿಸುವುದೆ (ಸುಕುಮಾ. ೨-೨೪). [ಸಂ.] 

ಕಥಕಳಿ "ಕಥಕ್ಕಳಿ? ನೋ. 

ಕಥಕ್ಕಲಿ "ಕಥಕ್ಕಳಿ ನೋ. 

ಕಥಕ್ಕಳಿ, ಕಥಕಳಿ, ಕಥಕ್ಕಲಿ (ನಾ). (ಮಲಯಾಳದಲ್ಲಿ ಪ್ರಚುರ 
ವಾಗಿರುವ) ಒಂದು ಬಗೆಯ ನೃತ್ಯನಾಟಕ : ಕೇರಳವು ಕಥಕ್ಕಳಿಯ 
ಮಾತೃಭೂಮಿ (ಭಾರಜಾ. ೧೨೭) ; ಕಥಕ್ಕಳಿಯ ಕ್ರಮದಂತೆ, ಶ್ಲೋಕಾ 
ರ್ಥಗಳನ್ನು ಬಿಡಿ, ಬಿಡಿ ಹಾವ (೦೬೩೭೬೯೦) ಗಳಿಂದ ವಿವರಿಸಿ ಹೇಳುವ ಪರಿ 
ಪಾಠವನ್ನು ನಮ್ಮವರು ಬಳಸಲಿಲ್ಲ (ಯ ಕ್ಷಬ. ೧೦); ಕಥಕ್ಕಳಿಯ ಪತ್ತೆ 
ಳಿಯೆ ! ಪೃಥಕ್‌ ಥತ್‌ ತಳಿಸಿದೆ ಜೀವಂತಿಗೆ (ಅರಳು. ೨೪೪-೭). ಕಥಕಳಿ: 
ಆಟ್ವಿಕೆಥಾ ಅಥವಾ ಕಥಕಳಿ ದಕ್ಷಿಣಭಾರತದ ನಾಟಕ ಮತ್ತು ನಾಟ್ಕ 
ಕಲೆಗಳಿಗೆ ವೈಶಿಷ್ಟ್ಯ ವಾದ ಕಾಣಿಕೆಯಾಗಿದೆ (ಭಾರದ. ೪೦೩) ; ಮೂಕ 
ನಾಟಿಕಗಳಾದ ಕಥಕಳಿ ಮೊದಲಾದುವು ಈ ವಾದದ ಪರಿಣಾಮಗಳೇ 
(ಸಾಹಿಜೀ.೧೯).ಕಥಕ್ಕಲಿ: ಇವರು ಕುಣಿಯುವ ಕುಣಿತಗಳು "ಕಥಕ್ಸಲಿ' 
ಕುಣಿತಗಳಿಗೆ ಸಮಾಪವಾಗಿವೆ (ಕನ್ನಜಾ. ೩೧). [-ಮಲ. ಕಥಕ್ಕಳಿ] 

ಕಥನ (ನಾ). ಹೇಳುವಿಕೆ; ನಿರೂಪಣೆ; ಕಥೆ: ವರನೃಪರ ಸಭೆಯೊಳಗೆ 
ಧರಣಿಪನ ಕಥನವೇ ಕಥನ (ಹಚಕಾ. ೧೪-೩೧) ; ಶ್ರವಣಸುಧಾವಿನೂತನ 
ಕಥನ ಕಾರಣ ಕಾಪುದಾನತಜನವ (ಕುವ್ಯಾಆ. ೧-೧); ಮುದುಕಿ ಮಾತ್ರ 
ತನ್ನ ಕಥನಕ್ಕೆ ಪೂರ್ಣವಿರಾಮವಿತ್ತಿರಲಿಲ್ಲ (ಹಳ್ಳಹಾ. ೧೧೩). [ಸಂ.] 

ಕಥನಕನನ (ನಾ). ಕಥನರೂಪವಾದ ಕವನ; ಕತೆಯನ್ನೊಳ 
ಗೊಂಡ ಪದ್ಯಕಾಮ್ಯ: ಕಥನಕವನ, ದೃಶ್ಮಗೀತ . . ಎಲ್ಲವೂ ಇಂದು 
ಕನ್ನಡದಲ್ಲಿ ನೆಲೆಗೊಂಡಿವೆ (ನವ್ಯಕಾ. ೨೪)... [ಕಥನ*- ಕವನ] 

ಕಥನಗೈ (ಕ್ರಿ). ಕತೆಹೇಳು; ನಿರೂಪಿಸು: ಬೇಹಿನಾಳ್‌ ... ಕಯ್ಮು 
ಗಿದು ಕಥನಗೈದನು ಕದನವೃತ್ತಾಂತಮಂ (ಶ್ರೀರಾಮಾ. ೬೫೫-೩೪೭). 

[ಕಥನ--ಗೈ (ಆ ಕೆಯ್‌,)] 

ಕಥನಾಲಾಪ (ನಾ). ಕಥೆ ಹೇಳುವಿಕೆ, ನಿರೂಪಣೆ: ಇಳೆಯೊಳೀ 
ಕೃತಿಯ ಕಥನಾಲಾಪನೆಂತೆನಲು (ಭಿಕ್ತಾಡ. ೧-೭). [ಕಥನ 4 ಆಲಾಪ] 

ಕಥಯಿಸು "ಕಥಿಸು' ನೋ. 

ಕಥಾಂತರ (ನಾ). ಬೇರೊಂದು ಕಥೆ; ಇನ್ನೊಂದು ಕಥೆ: ಒಂದು 
ದಿನಂ ಕೃಷ್ಣ ನಾಟಗುಟ್ಟದೊಡದನೇನೆಂದುಂ ಮಾಣಿಸಲಜಕಿಯದದೊಂದು 
ಕಥಾಂತರದೆ ಗೋಪಿ ಮಾಣಿಪ ಬಗೆಯಿಂ (ಜಗವಿ. ೩-೫೯); ಮುಂದಿ 
ಲ್ಲಿಯ ಕಥಾಂತರವನರಸ ಕೇಳು (ಚೈ ಮಿಭಾ. ೯-೧೨). [No] 


೧೪೭.೨ 


0 


25 


ಕಥಾಯಿ 


ಕೆಥಾಕಾಲಕ್ಷೇಪೆ (ನಾ). ಹರಿಕತೆ: ಕಥಾಕಾಲಕ್ಷೇಪನೆಂಬುದು ಉತ್ತರದ 

ಕೀರ್ತನೆಗಳನ್ನು ಹೋಲುವ ದಕ್ಷಿಣದ ಕಲೆ (ಸಂಗೀತ. ೧೧೯). 
[ಸೆಂ. (ಕಥಾ + ಕಾಲಕ್ಷೇಪ)] 

ಕಥಾನಕ (ನಾ). -ಕತೆ೧: ಮುದುಕಿ ಹಿಂದಿನ ಕಥಾನಕವೊಂದನ್ನು ನೆನ 
ಪಿಗೆ ತಂದಾಗ (ಹಳ್ಳಹಾ. ೧೧೩) ; ಎರಡು ಕಥಾನಕಗಳ ಮೇಲೆ ಕರ್ತೃ 
ಕೆಲಸ ಮಾಡಿದ್ದಾನೆ (ಸಾಓಪ್ರ. ೨೧೩). [ಸೆಂ.] 

ಕಥಾನಾಯಕ (ನಾ). ಕಥೆಯಲ್ಲಿಯ ಮುಖ್ಯಪಾತ್ರ: ಆರೂಢ 
ಸರ್ವಜ್ಞನಂ .*. ಕಥಾನಾಯಕಂ ಮಾಡಿ (ಪಂಪಭಾ. ೧-೫೧); 
ಸತ್ಕಾಶ್ರಯದೇವನೆ ಪೃಥ್ವೀವಲ್ಲಭಂ ಕಥಾನಾಯಕನಾಗಲನಿಲಜನೊಳ್‌ 
ಪೋಲಿಸಿ ಪೇಟ್ಮನೀ ಗದಾಯುದ್ಧಮಂ ಮಹಾಕವಿರನ್ನ್ನಂ (ಗದಾಯು. 
೧-೩೧). [ಸಂ. (ಕಥಾ 4 ನಾಯಕ)] 

ಕಥಾನ್ವಯ (ನಾ). ಕಥೆಯ ಹೊಂದಿಕೆ, --ಸಂಬಂಧ್ಯ ರಚನೆ: 
'ಈಗಡಿನ ಕಥಾನ್ವಯಕ್ಕೆ ರಸಮುಂ ಪೊಸಗಬ್ಬಮಪೂರ್ವಮಾವುವುಳ್ಳೊಡ 
ಮವು ಪೇಟ್ದು ಸಾಧಿಸಿದ ಕಬ್ಬಮೆ ದಲ್‌ ಕವಿಚಕ್ರವರ್ತಿಯಾ (ಶಾಂತಿಪು. 

[ಸೆಂ. (ಕಥಾ + ಅನ್ವಯ)] 


೧೨-೭೯). 


ಕಥಾಪತಿ (ನಾ). - ಕಥಾನಾಯಕ: ಈ ಕೃತಿಗೆ ಕಥಾಪತಿ ಕೃಷ್ಣಂ 


(ಜಗವಿ. ೧-೨೧). [ಸಂ. (ಕಥಾ + ಪತಿ)] 

ಕೆಥಾಪ್ರವಾಹ (ನಾ). ಕತೆಯ ಓಟ, ನಡೆ: ಮಾತಿನ ಮತ್ತು 
ಹೆಜ್ಜೆಯ ಗದ್ದಲದಿಂದ ಕಥಾಪ್ರವಾಹಕ್ಕೆ ನಡುನಡುವೆ ಆಡಚಣೆಯೊದಗು 
ತ್ತಿತ್ತು (ಪುನರು. ೨೦೯). (ಸಂ. (ಕಥಾ 4 ಪ್ರವಾಹ)] 

ಕಥಾಪ್ರಸಂಗ (ನಾ). ೧. ಪ್ರವಚನ; ಸಂವಾದ; ಸಂಭಾಷಣೆ. 
೨. ಕಥೆಯ ವಸ್ತು; ಕಥೆ. ೩. ಸಂಭಾಷಣೆಯ ಸಂದರ್ಭ. 

(ಸಂ. (ಕಥಾ + ಪ್ರಸಂಗ)) 

ಕಥಾಭಿಶ್ತಿ (ನಾ). ಕಥೆಗೆ ಆಶ್ರಯವಾದದ್ದು ; ಕಥಾವಸ್ತು; ಕಥಾ 
ವಿಷಯ: ಸಂದರ್ಜುನನೊಳ್‌ ಪೋಲ್ವೀ ಕಥಾಭಿತ್ತಿಯನನುನಯದಿಂ 
ಪೇಟಲೆಂದೆತ್ತಿಕೊಂಡೆಂ (ಸಂಪಭಾ. ೧-೫೧). 

[ಸಂ. (ಕಥಾ + ಭಿತ್ತಿ)] 

ಕಥಾಮಂಜರಿ (ನಾ). ಕತೆಗಳ ಗೊಂಚಲ್ಕು --ಸಮೂಹ: ಈ 
ಮುಖ್ಯವಾದ ಅಖ್ಯಾನವೆ$ ಅನೇಕ ಉಪಾಖ್ಮಾನಗಳನ್ನೊಳಗೊಂಡು 
ಒಂದು ಬೃಹತ್ಕಥೆಯಾಗಿದೆ. ಅಥವಾ ಕಥಾಮಂಜರಿಯೇ ಆಗಿದೆ 
(ಭಾರದ. ೧೦೦). (ಸಂ. ಕಥಾಮಂಜರೀ (ಕಥಾ *- ಮಂಜರೀ)] 

ಕಥಾಮುಖ (ನಾ). ಕಥೆಯ ಪ್ರಾರಂಭದ ಭಾಗ: ಪೀಠಿಕಾಭಾಗ 
ಮುಗಿದು ಕಥಾಮುಖ ಆರಂಭವಾಗಟೇಕು- ಅದೇ ಹೊತ್ತಿಗೆ... 
ಅಲ್ಲಿಗೆ ಬಂದು ಕುಳಿತರು (ಸ್ಮೃತಿಚಿ. ೭೯). "ಕಥಾವತಾರ' ಪರಾ. 

(ಸಂ. (ಕಥಾ + ಮುಖ)) 

ಕಥಾಯ "ಕಥಾಯಿ' ನೋ. 

ಕಥಾಯಿ, ಕತಾಯಿ, ಕತಾವಿ, ಕತ್ಕಾಯ, ಕಥಾಯ, ಕದಾಯಿ 
(ನಾ). ಒಂದು ಬಗೆಯ ಬಟ್ಟಿ: ಜಗ ಪೊಗಳೆ ಪುಲ್ಲಿಯ ಕಥಾಯಿ 
[ಪಾಳಾಂ. ಪಡಿಪಟ್ಟಿ ವಳಿಯ] ಕಡೆಗಟ್ಟಿಂದ ಸೊಗಯಿಸಿದ ನೇತ್ರ ಸೂತ್ರಾ 
ವಳಿಗಳಿಂ (೩ ದ್ಧ ರಾ. ೮-೫೩೬); ವರ್ಗದ್ವಿತೀಯಕ್ಕೆ - ವಣಾಣಂ ಸೈ 
ಮತ್ಯ ಪಟ್ಟಿಗೆ, ಕಥಾಯಿ [ಸಾಠಾಂ. ಕಥಾಯಂ (ಕತ್ಥಾಯಂ)] (ಶಮದ. 
ನಃ ೨೫ ವೃತ್ತಿ). ಕೆತಾಯಿ : ದುಗುಲದ ಪೈಕಣೆ ಸುಕ್ಕುಗುಪ್ಪಸ ಮಿಗೆ 
ಸೊಗಯಿಸುವ ಕತಾಯಿ [ಖಾಕಾಂ. ಸೊಗಯಿಸುವೆಕ ತಾಯಿ, ಸೊಗಯಿಪ 
ವೇಕತಾಯ್ಕಿ ಸೊಗಯಿಪಯೇ ಕ ತಾಯಿ] ಮೆಜಕೆಯೆ (ಕುರಾಸಾಂ. 
೧೮-೩೩). ಕತಾವಿ: ಗಂಟಕ್ಕಿದ ಹುರ್ಬೊಪ್ಪುವ ತಿಲಕಂ ಬೈತಲೆ 
ಕತಾನಿಯ ತಲೆಸುತ್ತಿಂ ಮೆಯ್ಯಂಡೇಆ (ಕು ಮುರಾ. ೧೧-೪), 


ಕಥಾಲಾಪ ೧೪೭೩ ಕದಂಬ 


ಕತ್ಕಾಯ: ಮತ್ಸ ವಟ್ಟಿಗೆ, ಕತ್ಕಾಯಂ [ಪಾಠಾಂ. ಕಥಾಯಿ, ಕಥಾಯಂ] 
(ಶಮದ. ನ. ೨೫ ವೃತ್ತಿ). ಕಥಾ ಯ : ಮೇಲಿನ ಶಬ್ದಮಣಿ 
ದರ್ಪಣದ ಪ್ರಯೋಗದ ಪಾಠಾಂತರವನ್ನು ನೋಡಿ. ಕಡಾಯಿ: 
ನಡುವೆ ಕಟ್ಟದ ಮೇಲ್ಕಟ್ಟಿನ ಹೊಕ್ಕುಳ ಹಲ್ಲೆಯ ತೊಂಗಲ್ಲಳಂ ಕದಾ 
ಯಿಯ ಕಡೆಗಟ್ಟನ ಪಚ್ಚೆಯ ಪಂಕ್ತಿಯ (ಕೇಶಿರ, ೧೦೦-೨೨). [7] 


ಕಥಾಲಾಪ, ಕಥಾಳಾಪ (ನಾ). ೧. ಮಾತುಕತೆ; ಸಲ್ಲಾಪ; 


ಸಂಭಾಷಣೆ: ಸುರಂಜನ ಕಥಾಲಾಪರೆಸದಿಂ' ಷಡ್ರಸಾನ್ನದಾರೋಗಣೆ 

ಯೊಳಿರುತಿರ್ದನು (ಜೈಮಿಭಾ. ೬-೪೩). ೨. ಕತೆ ಹೇಳುವಿಕೆ; ಕಥಾ 

ನಿರೂಪಣೆ: ಅಲಿಸೆಲೆ ಜನಮೇಜಯಕ್ತಿತಿಪ ಮುಂದಣ ಕಥಾಲಾಪ 

ಕೌತುಕವನು (ಜೈಮಿಭಾ. ೧೦-೧). ಕಥಾಳಾಪ: ೨, ಕೇಳಿಲೆ 

ನೈಪಾಲಕುಲತಿಲಕ ಮುಂದದ್ಭುತ ಕಥಾಳಾಪಮಂ (ಜೈಮಿಭಾ. ೧೭-೫೮). 
[ಸಂ. (ಕಥಾ + ಆಲಾಪ] 


ಕಥಯಿಸು : ಅಪಹಾಸ್ಯ ಸಮಾಶ್ರಿತಮಪ್ಪ ಕಬ್ಬಮಂ ಕಥಯಿಸಿ 
ಗರ್ವದಿಂ ಬೆಜಕಿತು (ಶೃಂಗಾರ. ೧-೭). ಕಥಿಯಿಸು : ಮಧಿಯಿಸಲೆಂದು 
ಮಂದರಮನಲ್ಲಿರದಿಟ್ಟರೆನಿಪ್ಪ ಭಾವಮಂ ಕಥಿಯಿಸುವಂತೆ ಮೇರು 
ಮೆಜಕಿದಿರ್ದುದು ಮಧ್ಯ ದೊಳಾ ಪಯೋಧಿಯಾ (ರಾಜಶೇ. ೧-೧೦೫). 
"ಕತಿಸು' ಪರಾ. [ಕಥನ + -ಇಸ್ಮು] 
ಕಥೆ (ನಾ). - ಕತೆ೧: ಮಹಾಪುರುಷರ್ಕಳ ಕಥೆಗಳಂ ಖೇಟ್ವಲ್ಲಿ 
(ವಡ್ಡಾರಾ. ೧-೧೧); ಒಳಪೊಕ್ಳು ನೋಡೆ ಭಾರೆತದೊಳಗಣ ಕಥೆ 
ಯೆಲ್ಲಮಾ "ಗದಾಯುದ್ಧ ದೊಳಂತೊಳಳಕೊಂಡತ್ತೆನೆ (ಗದಾಯು, ೧-೪೫); 
ವಿಷ್ಣುವ ನೆನೆದು ಮುನಿ ವಿಸ್ತರಿಸಿದನು ಕಥೆಯ (ಕುವ್ಕಾಆ. ೨-೧೦) ; 
ಕಥೆಗೊಂದು ಕಾಲುಂಟಿ? (ಗಾದೆ). 
ಕಥೆಯಾಗು-೧. ಕಥೆಯ ಸಂಗತಿಯಾಗು; ಕಥಾವಸ್ತು 
ವಾಗು : ವೃಥೆಯಾದಳು ಕಥೆಯಾದಳು ಎದೆಯಲ್ಲಿಯೆ ಮಡಗಿ! 


ಕಥಾವಣಿ, ಖತಾವಣಿ, ಖತಾವಣೆ (ನಾ). ವರ್ಗೀಕರಿಸಿ ಬರೆದ (ಅರಳು. ೩೫೭-೯). ೨. ರಗಳೆಯಾಗು; ದೊಡ್ಡ ವಿಷಯವಾಗು: 
ವ್ಯವಹಾರದ ಲೆಕ್ಕ; ಖಾತೆವಾರು ಜಮಾಖರ್ಚು: ಪ್ರಭುದೇವ, ಅದೇ ಒಂದು ಕಥೆಯಾಯಿತು (ರೂಢಿ). [ಸೆಂ. ಕಥಾ] 
ಕಾಮಣ್ಣನ ಮುಂದಿದ್ದ ಸಾಹುಕಾರರ ರೋಜು, ಕಥಾವಣಿ ಪುಸ್ತಕಗಳ |1| ಕಥೆಗೇಳ್‌ (ಕ್ರಿ). ಕತೆಯನ್ನು ಕೇಳು: ವಿಪ್ರರೀ ಕಥೆಗೇಳೆ ವೇದ ಪವಿತ್ರ 
ಕಡೆಗೆ ಕೈಮಾಡಿ ತೋರಿಸಿದ (ದಿವಾಬ. ೩೨), ಹಿತಾವಣಿ: :ಬೈಠಿಖತಾ| || ರಹರು (ಕುವ್ಯಾದ್ರೋ. ಓರಿಇ. ೧೯-೫೬ ಅಡಿಟ). (ಕಥೆ ಕೇಳ್‌) 
ವಣಿ ಬರಿಯುವುದು (ಮುಂಬವ್ಯಾ. ೨೭೯). ಖತಾವಣೆ : ಅದರ ಖತಾ| |ಕಥೆವೇಯ್‌ (ಕ್ರಿ). ಕತೆಯನ್ನು ಹೇಳು, --ನಿರೂಪಿಸು : ನನ್ನಿ 
ವಣೆ ಮಾಡಿದ ನಂತರ ಸಹಿಯು ಸರಿಯಾಗಿ ಇದ್ದ ಬಗ್ಗೆ (ಬ್ಯಾಂಕಕ್ಕೆ. ೬೧). ಯಾದುದು ಸುತಂಗೆ ಕಥೆವೇಟ್ಜರೆಂಬ ನಾಲ್ಗುಡಿ ಜಗದೊಳ್‌ (ಆದಿಪು. 
[4- ಮರಾ. ಖತಾವಣೀ] ೮-೧೪). [ಕಥೆ + ಪೇಟರ್‌] 
ಕಥಾವಶಾರ (ನಾ). ಕಥೆಯ ಆರಂಭ: ಸತ್ಯೃತಿ ಕಥಿತ ಕಥಾವ|2 ಕಧ್ಯ (ಗು). ೧. ಕಥನಕ್ಕೆ ಯೋಗ್ಯವಾದ. (ನಾ). ೨. ಕಥನಕ್ಕೆ 
ತಾರಮೇಂ ಕೇವಳಮೇ (ಕಾದಂಪೂ. ೭). (ಸಂ. (ಕಥಾ 4 ಅವತಾರ) ಯೋಗ್ಯವಾದುದು: ಈ ನಾಟಕಗಳು ಪದ್ಮ, ಕಥ್ಯ, ದ್ವಿಪದ ಭಾಷಣ 
ಕಥಾವಸಾನ (ನಾ). ಕಥೆಯ ಮುಕ್ತಾಯ, --ಮುಗಿವು: ಮೈದುನ ಗಳು ಮುಂತಾದವುಗಳಿಂದ ರಂಜಿಸಲ್ಪಟ್ಟಿವೆ (ಭಾರದ. ೫೫೫). ([ಸಂ.] 
ರಿರ್ವರುಂ ತಪಂಬಟ್ಟು ಕಾಲಾಂತರದೊಳ್‌' ಲೋಕಾಂತಿಕ ಜೀವರಾದ| ಈದ "ಕದವುು' ನೋ. 
ಕೆಂಬ ಕಥಾವಸಾನದೊಳ್‌ ( ಚಾವುಂಪು. ೫೯-೧೪). ಕದಂ (ಗು).(ಕುದುರೆಯಂತೆ) ಸತ್ತ್ವಶಾಲಿಯಾದ; ಚುರುಕಾದ (ಕಿ). 
[ಸಂ. (ಕಥಾ + ಅವಸಾನ)] 25 ಕದಂನಡಿಸು - (ಕುದುರೆಯಂತೆ) ವೇಗವಾಗಿ ನಡಸು (೪). 
ಕಥಾಸಾರೆ (ನಾ): ಕಥೆಯ ಸಾರಾಂಶ: ಕಥಾಸಾರವು ಮೊದಲಾಗಿ [ತ - ಹಂ. ಪಾರೆ. ಮರಾ. ಖಂದಾ] . 
ಬರೆಯಲಾಗಿದೆ (ಕಾಲೂರ. ೬ ಹರಕೆ). ([ಸಂ. (ಕಥಾ + ಸಾರ)] ಕದಂದೆಗೆ (ಕ್ರಿ). ಕದವನ್ನು ತೆಗೆ; ಬಾಗಿಲನ್ನು ತೆರೆ: ಭಕ್ತನಂ ಕಂಡು 
ಕಥಾಳಾಪ "ಕಥಾಲಾಪ' ನೋ. ಭಯಂಬಡುತೆ ಕದಂದೆಗೆದು (ಉದ್ಭಟ. ೧೧-೬೨). 
ಕಥಿಕ (ನಾ). ಕಥೆ ಹೇಳುವವನು ; ಕಥೆಗಾರ: ಅಮೃತಮಥನಕಥನ [ಕದ 14 ಕಡವು,) 4 ತೆಗೆ) 
ವನೊರ್ವ ಕಧಿಕನು ಕಥಿಸುತಿರಲಾಗಿ (ಬಸಪು. ೧೩-೧). [4 ಸಂ. ಕಥಕ] |30| ಕದಂಪು, ಕದವು (ನಾ). ಕೆನ್ನೆ; ಗಲ್ಲ; ಕಪೋಲ: ಪರಾಕ್ರಮಧವಳನ 
ಕಥಿತ (ಗು). ಹೇಳಲ್ಪಟ್ಟ ; ಹೇಳಿದ: ಸಕಳಾಳಾಪ ಕಳಾಕಳಾಪ ಕಥಿತ ಪರಾಕ್ರಮಕ್ಕೆ ಮೆಚ್ಚಿ ಕದಂಪಂ ಕರ್ಚಿ (ಪಂಸಭಾ. ೨-೬೨ ವ); ಮುತ್ತಿನ 
ವ್ಯಾವೃತ್ತಿಯೊರಳ೯್‌ ಕೂಡಿ... ಪೇಟ್ಟ ಚಿತ್ರಕೃತಿಯಂ (ಕವಿರಾ. ೧-೧೪೯); ನೀಲದೆಕ್ಕಸರದೋಲಿ ಕದಂಪಿನೊಳಾಡೆ (ಜಗವಿ. ೫-೪೩); ವಿಕಲ್ಪ 
ನಿಜ ಪಿತೃಸೂತಕೇತನ ಕಥಿತಮಾಗಿರ್ದ ರಥಮನುಪಲಕ್ಷಿಸಿ ನೋಡಿ ಬಿಂದುಗೆ - ಕದಂಪು ಕದಪು (ಶಮದ. ೩೬ ಪ್ರಯೋ); ಬಂದುಗೆವಾಯ 
(ಪಂಸಭಾ. ೧೨-೩೦ ವ); ಈ ಸಂಧಿಯುದ್ಭಕ್ಕೂ ಶ್ರೀರಂಗಪಟ್ಟಿಣಕ್ಳೆ ಲಗ್ಗೆ ತೆಳ್ಳದಂಪಿನ ನುಣ್ಗೊರಲ (ಪದ್ಮರಾ. ೮-೯೯). ಕೆದಪು: “ಕದಪು ಕೆಲ್ಲಂ 
ಬಿದ್ದ ಸಂಗತಿಯು ಕಥಿತವಾಗಿದೆ (ಕರ್ಣಾಜ. ೪೭). [ಸಂ.] 38 ಕಪೋಳಂ ಗಂಡಸ್ಥಳಂ? (ವಸ್ತುಕೋ. ೬೯-೧೫); ಕದಸಿನ ಕಣ್ಣ 
ಕಥಿತಮೂಲ್ಯ (ನಾ). ಪ್ರಕಟಗೊಳಿಸಿದ ಬೆಲೆ: (ಪಾರಸಿ. ೨೬). ಸಾರ್ಕೆಯನಳಂಕೃತಮಪ್ಪ ಗಳಪ್ರದೇಶಮಂ (ಕಾವ್ಯಸಾ. ೬೬೬ ಶೂದ್ರಕ); 
[ಕಥಿತ “- ಮೂಲ್ಯ) ಆವತಂಸಂ ಕದಪಂ ಪಳಂಚೆ (ಶಾಂತಿಪು. ೯-೧೯೯); ಅರಸನ ಕದಪು 
ಕಥಿಯಿಸು "ಕಥಿಸು' ನೋ. ಕೈಯಲಿ *ೀಲಿಸಿತು (ಕುವ್ಯಾಕ. ೧-೨). [ದೇ. 8 ತಮಿ. ಕದುಪ್ಪು] 


ಕಥಿಲ. (ವಾ). ತವರ: ೧. ಅಕ್ಕಲಕಾರ, ಉತ್ತಮ; ೨. ಊದು | |ಕದಂಬ (ನಾ). ೧. ಕಡಹದ ಮರ; ನೀಪ ವೃಕ್ಷ: “ಕಡನನೆ 
(ಲೋಬಾನ); ೩. ಕಥಿಲ (ತವರು) ; ೪. ಕವಡಿ ಲೋಬಾನ (ಮುಂಬವ್ಯಾ. |40 ಕದಂಬ ವೃಕ್ಷಂ? (ಕವಿಕಂ. ೫೬); ಕಕುಭಾಶೋಕ ಕದಂಬ ಲುಂಗ 


೧೨೨). [4 ಮರಾ. ಕಥೀಲ] ಲವಲೀ ಭೂಜಾರ್ಜುನಾನೋಕಹ ಪ್ರಕರಂ (ಪಂಪಭಾ. ೫-೮೦) ; ಕದಂಬ 
ಕಥಿಸು, ಕಥಯಿಸು, ಕಥಿಯಿಸು (ಕ್ರಿ). ಹೇಳು; ನಿರೂಪಿಸು : ಗಣಧ ಮಹಿಜಾತದಿಂ ಪಡುವಲಾಗೆ ಪುತ್ತಂತದರ್ಕೆ ದಕ್ಷಿಣದೊಳಾಗೆ ಮೂಜಂ . 
ರಾದಿಗಳುಳ್ಳುದನುಳ್ಳ ಮಾಲಕ್ಕಿಯಿಂ ಕಥಿಸಿದರಿಲ್ಲಿ ಪೇಟ್ವ ಕವಿಕಲ್ಪಮಿ ಫಪುರುಷಕ್ಕೆ ನೀರ್‌ (ಲೋಕೋಪ. ೫-೩೩). ೨,-ಗುಂಪು; ಸಮೂಹ: 
ದೆಂಬವನಲ್ಪನಲ್ಲನೇ (ಪಷ್ಪಪು. ೧೧೪೩); ಅಮೃತಮಥನ ಕಥನವನೊರ್ವ ಕೆಲದೊಳಿರ್ದ ಸಖೀಕದಂಬದ ಮೊಗಮಂ ನೋಡೆ (ಕಾದಂಪೂ. ೩೪೧); 


ಕಥಿಕನು ಕಥಿಸುತಿರಲಾಗಿ (ಬಸಪು. ೧೩-೧) ; ಪೃಧಿವೀಪತಿಯ ಕಂಡು [45 ಎಸೆದುದಿರುಳೊಳ್‌ ಜಾರನಾರೀಕದೆಂಬಂ (ಜಗವಿ. - ೪-೨೪); 
ಹೆಚ್ಚೆಬ್ಬಗೊಂಡಿಂತು ಕಥಿಸಿದಳೆನದಿರು ಖಗವೆ (ಭರಚ. ೬-೯೨). ಗೆಗನಾಪಗೆಯ ಜಲಕಣಕದಂಬಮೊ (ಹಮ್ಮಾರ. 3-೬೨). 


ಕದಂಬಕ ೧೪೬೪ ಕದಡಾರಕಿ 


೩. ಸಾಸಿವೆಯ ಕಾಳು. ೪. ಪರಿಮಳ ವಸ್ತು; ಸುಗಂಧ ಚೂರ್ಣ: | !ಕದಂಬವೆಳಗು (ನಾ). ಅನೇಕ ಬಣ್ಣಗಳ ಸಂಕೀರ್ಣಕಾಂತಿ; ಬೆರಕೆ 


ಕದಂಬಾದಿ ಗಂಧವಡಿಯನ್ನು ಧರಿಸಿಕೊಂಡಲ್ಲಿ - ಸಕಲವಾದೆ ತಿಮಿರ | ಬೆಳಕು; ಮಿಶ್ರಪ್ರಕಾಶ: ಬಳ್ಳಳ ಬಳೆದ ಕದಂಬವೆಳಗೆಂಬ ಧವಳಾರುಣ 
ದುರ್ಗಂಧ ದೋಷಂಗಳಂ ಹೋಗಲಾಡಿಸಿ, ಕಾಂತಿಯನ್ನು ಂಟುಮಾಡಿ.. ನೀಲ ನೀರರುಹಜನಕ್ಕಿದಿರೇಟ್ವ ಲೋಚನಮರೀಚಿಗಳ" (ಅನಂಪು 
ಶೀತೋಸ್ಸಗಳ ಹೆಚ್ಚಿಗೆಯನ್ನು ಕೆಡಿಸುವುದು (ಸ ಕ ವೈ. “೫ ಇವುಗಳ. i ೨-೩೩ ವ). [ಕದಂಬ + bic 

ಪರಸ್ಪರ ಸನ್ನೆ ೀಳನದಿಂದ ತಯಾರಾಗುವ ಕದಂಬಗಳನ್ನು ಹಲವು ತೆರ: 5] ಕದಂಬಳಿಗೆ (ನಾ). ಒಂದು ಪ್ರದೇಶದ ಹೆಸರು : ಶ್ರೀಮತ್‌ ಕನ್ನಯ್ಮಂ 
ನಾಗಿ ಉಪಯೋಗಿಸುತ್ತಿದ್ದರು (ಸಾಹಿಜೀ. .೫೨). ೫. ಸಮ್ಮಿಶ್ರ ೧; | ಕದಂಬಳಿಗೆ ನಾಡ... ಸಖ ಮಿರೆ ೫1, ಚಿತ್ರ ಕ 
ಸೇರ್ಪಡೆ; ಬೆರೆಯುವುದು: ತ್ರಿವಿಧ ಮಲವಿಲ್ಲದಡೆ ಒಲ್ಲೆನೆಂದು! ' ೨೬೪ ; 946) ; EE ದೇಶ ಸಹಸ್ರ ಮಧ್ಯೇ (ಮೈಆರಿ. ೧೯೩೫, 
ತನ್ನಲ್ಲಿಗೆ ಬಂದಡೆ ಕೂಡಿ ಕದಂಬನಾಗಿ ಮಧುಮಕ್ಷಿಕದಂತೆ ಸಂಸಾರ' ೪೦-೫೨ ; 931). [?) 


ದಲ್ಲಿಯೇ ಸಾವನಲ್ಲ (ಸರ್ವವ. ೧೨೯-೬೫೩). ೬. ತರಕಾರಿ, ಮಸಾಲೆ; ; ಕದಂಬೂರು (ನಾ). ಒಂದು ಊರಿನ ಹೆಸರು: ಶಿವಮಾರ 
ಮೊದಲಾದುವನ್ನು ಹಾಕಿ ಮಾಡಿದ ಅನ್ನ (ಕಿ). ೭. ಕಲಕಿ 10. ಕದಮ್ಪೂರಂ ಆಳೆ (ಎಕ. 2%, ಕೋಲಾರ. ೬-೩; 753); ಕದಂಬೂರಾ 


ಹೋದದ್ದು ; ಅನ್ಯವಸ್ಥೆ : ಅವರ ಕೆಲಸವೆಲ್ಲು ಕದಂಬವಾಯಿತು: ; ನಾಳ್ಬದಿನ್‌ಬರು ವಿದತ್ತೂರು ನಾವಿದ ಪಂದೆಮು (ಎಕ. 3೫, ಕೋಲಾರ. 
(ಕೂಢಿ). ೮. ಒಬ್ಬಾತನ ಹೆಸರು: ಶ್ರೀ ಕದಮ ರಾ ಮಗಸನ್ನಿ ಡ್‌ | ೬-೫; 760); ಕದಂಬೂರೆ ತುಜುಗಳ್ನೊಳ ಕಾದಿ ಸತ್ತ (ಎಕ. 22೮, ಆನೇಕ. 
ಆಜವನ್ಮ! ರೆಸರ್‌ He ೪11, ಶಿಕಾರಿ, ೪೫-೪೫; ss ಮುಜುಕಲ್ಲಂ : ; ೬೩-೮; ಸು. 900). (ಕದಂಬ * ಊರ್ಕು (€ ಊರ್‌)) 
ಕದಂಬ ಹ (ಎಕ. 11, ೪೪೩; 900). ೯. ಒಂದು ರಾಜವಂಶದ | 'ಕದಕ್ಕ (ನಾ). ಕಳ್ಳ; ಮೋಸಗಾರ. "ಕದಕತನ' ಪರಾ. 

ಹೆಸರು: ಬನವಾಸಿ ಪುರವರಾಧೀಶ್ವರೆಂ ಕದಂಬರಾ[ಭ]ರಣಂ : 13; [ಆ ಸಂ. ಕೃತಕ) 


(ಕಣ. 1, '೧೯೨೭; 1108); ಕರ್ನಾಟಕವನ್ನು ಅಳಿದ ರಾಜರುಗಳಲ್ಲಿ ! : ಕದಕ್ಕ (ನಾ).. ಮೇಲ್ಭಟ್ಟು; ಚಪ್ಪರ; ವಿತಾನ. [ಸಂ.] 

ಕದಂಬರು, ಗಂಗರು... ಇವರೇ ಮುಖ್ಯರಾದವರು (ಮೈವಾಸ್ತು. ೬); | `` ಕದಕತನ ಕೆದಕಿತನ (ನಾ). ವಂಚಕತನ; ಮೋಸಗಾರಿಕೆ: 
ಕದಂಬರ ಸಂಸ್ಕೃತ ಮತ್ತು ಕನ್ನಡ ಶಾಸನಗಳಿನೆ (ಕಶಾಅ. ೨೧). | ಯಿಂತೀ ತ್ರಿವಿಧದ ಕಲನಾಟವ ಬಿಡು ಕದಕತನ ಬೇಡ ಕದಂಬಲಿಂಗಾ 
೧೦. ಅರಿಸಿನ (8). [ಸಂ.] | (ಪದಗೋ. ೪೦). ಕೆದಕಿತನ: ಗೋಲಿನ ಗಾಣದ ಕೀಟಿಕವನೊಲ್ಲೆ 


ಕದಂಬಕ (ನಾ). ೧. ಗುಂಪು; ಸಮೂಹ; ಸಂಚಯ: *ನಿಕರಂ 20; ನಿನ್ನಾಟ ಅದೇತಜ ಮಡುವಿನಾಟ ಕದಕಿತನ ಬೇಡ ಕದಂಬಲಿಂಗಾ 
ನಿಕಾಯಂ ಸಮಾಜಮಾೌಘಂ ಕದಂಬಕಂ ... ಸ್ತೋಮಕ್ಕೆ ನಾಮ | (ಮಾರಿವ. ೨೧೩-೩). [ಕದಕ್ಸ + - ತನ] 
ಮಕ್ಕುಂ” (ಮಂಗರಾ..೧೨೬-೧); ಶುಷ್ಕ ತಾರ್ಕಿಕೆಂಗಂ ಬೆಳ್ಳ ಕ್ರ ರಿಗಂಗಂ! | ಕೆದಕೆದಪು (ನಾ). ನಡುಕ; ಕಂಪನ: ಬೇಗದಿಂ ಕದಕದಪಂ ತೊಡರ್ಚಿ 


ವಷಯ ಮೆ ಕಾವ್ಯರತ್ನ ಚಹ ನಳವಹಳನಿಸಹುಂ' (ಆದಿಪು. |, ಯೆಳೆದೇರನನೋಡಿನೆನೆಂದು ಪೂಸರಂ (ಕಬ್ಬಿಕಾ. ೧೯೫). 
೧-೨೪); BS AER ಗವ್ಮಮಾಹಿಷರಸ ಸಂಕುಳಂಬೆರಸು | [ಕದಕದ್ಯ + -ಫ್ಯು] 
ಕಾರ್ಮುಕಪೂಜೆಗೆ ಬರ್ಪುದೆಂದು (ಜಗನಿ. ES ೨. ಒಂದು ಬಗೆಯ! | ಕದಕದಿಸು, ೮ದಕ್ಕದಿಸು (ಕ್ರಿ). ನಡುಗು ; ಅದುರು; ಅಲುಗಾಡು : 


ಖಾದ್ಯ ; ಮೊಸರೊಡೆ : “ದಧಿಯಾಮ್ಲ ದುಗ್ಗಾದಿಯಲಿ ವಡೆಗಳಂ| | *ಕದಕದಿಸು- ಸಂಚಲತ್ವೇ (ನಡುಗು) ” (ಶಮಧಾ) ; ಕೆದಕದಿಪ್ಪ ಕುಚಂ 
ಕಲಸಲದು ಕದೆಂಬಕನುಕ್ಕು? (ಮಂಗರಾ- ಟಾ. ೩. ಸಾಸಿವೆಗಿಡ.| | ಸುಲಿಪಲ್ಲ ಕಾಂತಿ ಚೆಲ್ವ ತ್ತಧರಂ ಮನಂಗೊಳಿ (ದಶಕು. ೪-೨೯); ಕಾಲ 
೪. ಕದಂಬ ವೃಕ್ತದ ಹೂವು. i [ಸಂ.] ನಿಕ್ಕಲ್ಳೆ ಕದಕದಿಸಿದುದು ಭೂಮಿ (.ಸಮ್ಯಕ. ೮-೬೧) ; ಕದಕದಿನ ಹಂಸ 
ಕದಂಬಗೆಐಕೆ (ನಾ). ಒಂದು ಕೆರೆಯ ಹೆಸರು: ತೆಂಕಲು ಕದಂಬಗೆಜಕಿ ಕವ ಕರಕಿಟ್ಟು ಕಂಕಣನ"ಮುದದಿ ಕಾಲ್ಗಿಟ್ಟು (ವೆಂಕಾರಾ. ೫-೮-೨೫). 
ನೈರಿತ್ಯಕ್ಕೆ ತ್ರಿಕಟೇಶ್ವರದ ಶೀಮೆ (ಕಣ. 1, ೧೭-೩೯; 1055). ಕದಕ್ಕದಿಸು : ತುಂಗಸ್ತನಂ ಕದಕ್ಕದಿಸೆ (ಆದಿಪು. ೧೨-೧೪) ; ಮೇಲುದ 


[ಕದಂಬ + ಕೆಜಸಿ] | | ನೊಟ್ಟೈಸಿ - ಕುಡಂ ಕದಕ್ಕದಿಸೆ (ಪಂರಾಮಾ. ೩-೭೮) ; ತಾರ್ಶ್ಷೃನನೇ 
ಕದಂಬದಂಬುಲ (ನಾ). ಸುಗಂಥವಾದ ತಂಬುಲ; ಪರಿಮಳದ | ಅಉನಂ ಕದಕ್ಕದಿಸೆ ನಿರರ್ಗಳ... ನಸುದೇವವಲ್ಲಭಂ (ಅರ್ಧನೇ. 
ತಾಂಬೂಲ: ಆದೇಂ ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು ; ; ೪-೧೩೯); ಕುರುಳ್ಗಳುಂ ಹಾರಂಗಳುಂ ಕುಣಿಯೆ ಕುಚಯುಗಂ 
ಕದಂಬದಂಬುಲಂ (ಸಂಪಭಾ. oi ಕುಂಕುಮದಣ್ಯೆ ಕದಂಬ: | ವರನಿತಂಬಂ ಕದಕ್ಕದಿಸೆ (ಚೆ ಬ ಪು. ೫-೧೩); ಸೋರ್ಮುಡಿ ಕಡುಜಾರೆ 
ದಂಬುಲಂ ಕನಕವಿಭೂಷಣಾಳಿ ಪೊಸಜಾದಿಯ ಪೂ ಸರಾಗ | ನುಣ್ಣೊಡೆ ಕೆದಕ್ಕ ದಿಸುತ್ತಿರೆ (ವೃ ಸವಿ. ೪-೧೮). 
ಔನಿಯಿಸಲ್‌ (ಜಗವಿ. ೧೪-೧೯). [ಕದಕದೈ 4 -ಇಸ್ಸು 4 
[ಕದಂಬ * ತಂಬುಲ] ಕದಕಿತನ "ಕದಕತನ' ನೋ. 
ಕದಂಬಯ್ಯದೇವ (ನಾ). ಒಬ್ಬಾತನ ಹೆಸರು: ಬನವಾಸಿಯ ಶ್ರೀಮ| |ಕದಳ್ಳೆದಿಸು "ಕದಕದಿಸು' ನೋ. 
ತೃದಂಬಯ ದೇವನ ಮೇಲೆ ವನ್ನನ್ನು (ಎಕ. ೪111, ಸೊರಬ. ಸಕ್‌ | ಕದಗು (ಕ್ರಿ). (ಎಲೆಗಳಿಂದ) ದಟ್ಟವಾಗು: ಎದುರಿನೊಥಗಿರುತಿರ್ಪ 
1: [ಕದಂಬ + ಆಯ್ಕ 1* ದೇವ] ಕದಗಿಡೊಟಿವೃಕ್ಷವನು ಚದುರರೆಲ್ಲರು ನೀವು ಮುದದೊಳಗೆಯೇರಿ 
ಕದಂಬಲಿಪಿ (ನಾ). ೧. (ಓದಲು ಕಷ್ಟವಾದ) ಒಂದು ಬಗೆಯ | | (ಹಮಚ. Ws (2) 
ಗೂಢಲಿಪಿ:: ಲಿಪಿಗಳ ವಿವರ- ಗಗನಲಿಪಿ ಧೂಮಲಿಪಿ ಜಲಲಿಪಿ ಪಿಶಾಚ ಕದಡಾರತಿ (ನಾ). ಕುಂಕುಮ ಕದಡಿದ ನೀರನ್ನು ಹರಿವಾಣದಲ್ಲಿಟ್ಟು 


40 


ಅಪಿ ಖಗಲಿಪಿ ಕದಂಬಲಿಪಿ ಕಾಕಲಿಪಿ... ಈ ಅಗಣಿತ ಲಿಪಿಗಳ ದೃಷ್ಟಿ ತೆಗೆಯುವುದಕ್ಕಾಗಿ ಮಾಡುವ ಆರತಿ: ಇರುಳುವೆರ್ಣ 
ನೋಡಲಜಕಿಯದೆ ಬಿಜ್ಜಳರಾಯನ ಸಭೆಯೊಳು ಕಳವಳಗೊಳ್ಳುತ್ತಿದ್ದರು ತನ್ನಯ ಮನೋವಲ್ಲಭಂ ಮನೆಗೆ ಬರಲು ಕುಂಕುಮದ ಕದಡಾರತಿಯ 
ಎದ್ವಾಂಸರುಗಳೆಲ್ಲಾ (ಭಾಸ್ಕರ. ೭೭-೫). ೨. ಶಾಸನಗಳಲ್ಲಿ ಬರುವ ಹರಿವಾಣ ನೆಜಕೆ ನೀವಾಳಿಸಿ ವರುಣದಿಕ್ಳಿಗಿಟ್ಟಿಂತೆ (ನಂದಿಮಾ, ೧೮-೨೦). 
ಕದಂಬರ ಕಾಲದ ಲಿಸಿ. [ಕದಂಬ + ಲಿಪಿ) "ಕದಲಾರತಿ' ಪರಾ. [ಕದಡ್ಕು + ಆರತಿ) 


45 


ಕದಡಿಸು 


ಕದಡಿಸು, ಕದರಿಸು (ಕ್ರಿ). ೧. ಕಲಕು; ಬೆರಸು. ೨. ಕೆರಳಿಸು; 
ಕ್ಲೋಭೆಗೊಳಿಸು : ಮುನೀಂದ್ರಚಿತ್ತಮಂ ಕದಡಿಸಿ (ದಶಕು. ೮-೫೮); 
ದೈತ್ಯರನೊರಸಿದನು ಬಳಿಕುಳಿದ ಪಾಂಡವಕುರುನೃಪರ ಕದಡಿಸಿದನು 
(ಕುವ್ಯಾ ಅ. ೨-೪); “ಅವರ ಮನಸ್ಸನ್ನೆಲ್ಲ ಉಳಿದವರು `ಕದಡಿಸಿ 
ಬಿಟ್ಟದ್ದಾರೆ...* (ಕಮನೆ, ೧೦೫) ; ನಿರೋಧವಿಚಾರಗಳನ್ನು ತಂದು 
ಜನತೆಯ ಮನಸ್ಸನ್ನು... ಕದಡಿಸಲು ಹೊಂಚುಹಾಕುನವರ 
ಹುಟ್ಟಡಗಿಸಬೆೇಕಾದುದು (ರೂಪಸಂ. ೨೪). ಕೆದರಿಸು: ೧. ಆ 
ಒನಕೆಯನ್ನು ಸಣ್ಣದಾಗಿ ಪುಡಿಮಾಡಿಸಿ ಆ ಪುಡಿಯನ್ನು ಸಾಗರದಲ್ಲಿ 
ಕದರಿಸಿಬಿಟ್ಟನು (ವಚಭಾ. ೩೭೮). ೨. ಕದಡೆತ್ತುವ ತಲೆಗುತ್ತುವಕದರಿಸಿ 


5 


೧೪೭೫ 


( 
1 
( 
| 


ಕದನಕಣ 


'ಕದಡುಗಣ್‌ (ನಾ). ಕೆರಳಿದ ಕಣ್ಣು; ಕೆಂಪೇರಿದ ಕಣ್ಣು. 


ಕೆಂಪಿನ ಕದಡುಗಂಗಳ ಕುಣಿವ ಮಾಸೆಯ ಕದನಗಲಿಗಳು ಕವಿದರು 
(ಕುವ್ಯಾಪ್ರೋ. ೧೦-೫೯) [ಕದಡು + ಕರ್ಣ] 
ಕೆದಡುಗಳಿ (ಈ). ಕೊಳೆಯನ್ನು ಕಳೆದುಕೊ ; ಕಶ್ಮಲವನ್ನು ನೀಗು; 
ತಿಳಿಯಾಗು : ಪಲವುಂ ಫೊಟ್‌ ಕೊಳೆನೀರ್ಗಳ್‌" ಕದಡುಗಳೆದು ತಿಳಿ 
ದುವು (ಚಿಕವಂ. ೧೫೨-೧೦). [ಕದಡು + ಕಳ್ಳೆ) 
ಕದಡುದುಃಖ (ನಾ). ಕ್ಲೋಭಿಗೊಳಿಸುವ ದುಃಖ; ಮನಸ್ಸನ್ನು 
ಕಲಕುವ ದುಃಖ: ಮುದುಕನಾಗಿ ಚಿಂತೆ ಪಡುವೆನು ನಾ ಕದಡುದುಃಖ 
ಪಡಲಾಜಕೆನು (ಪುರಂದ. ೨-೫೦-೩). [ಕದಡು + ದುಃಖ) 


ಬೇಸರಿಸಿ ಬೈದು ಮೊರೆವಂಗನೆಯರ ಪುದುಹಾ£ವಾ3ಳಿಂದಂ ಪಾವಿನ|10| ಕದಡುಜೋಲು (ಕ್ರಿ). ಬಗ್ಗಡವನ್ನು ತೋರು ; ಕೆಸರಾಗು: ಕುಡಿಗೆ 


ಸದನವದೇನಾಯ್ತು (ನೀತಿಸಾ. ೭೬೫). (ಕದಡು, + - ಇಸ್ಕು] 
ಕದಡ್ಕು, ಕದರು, ಕರಡು, (ಕ್ರಿ). ೧. ಕಲಕು; ಬೆರಸು: ಕದಡಿದ 
ನೀರ್ಗಳನುಂಡು (ವಡ್ಡಾರಾ. ೧೫೬-೨೪); ನೋಡಲಿದೆ ದಂತಿ ಕದಡಿದ 
ಕೊಳಂ (ಜೈಮಿಭಾ. ೨೮-೪೪); ದೈತ್ಯರು ನೆರೆದು ಕಚನನು ಕೊಂದು 
ದಹಿಸಿಯೆ ನಿರುತ ಬೂದಿಯ ಕದಡಿ ನೀರೊಳು ಕುಡಿದರೊಂದಾಗಿ (ಸಂಭಪ. |15 
ಪರಿ. ೩೧೮) ; ಹುಡಿಮಾಡಿಕೊಂಡಾ ಹುಡಿಯ ಬಿಸಿನೀರಿನೊಳು ಕದಡಿ 
(ಸೂ ಪ ಶಾ. ೨-೧೨). ೨. ಕ್ರೋಭೆಗೊಳಿಸು; ಕೆರಳಿಸು: ಇಲ್ಲಿ 
ಬಾಟ್ವರೆಂ ಕದಡದಿರಿತ್ತ ಬಾರದಿರ್‌ (ಪಂಪಭಾ. ೧೩-೭೩). ೩, ಕ್ಷೋಭೆ 
ಗೊಳ್ಳು; ಕೆರಳು: ಖಚರಚಕ್ರವರ್ತಿಯ ಚಿತ್ತಂ ಕೊಳದೊಳಗೆಳವಾಳೆ 
ತೆಜಂಬೊಳೆವಂತೆ ಕಲಂಕಿ ಕದಡಿದತ್ತಾ ಕ್ಷಣದೊಳ್‌ (ಪಂರಾಮಾ. ೯-೭೯) ; |20 
ಕದಡಿದ ಗಂಗೆಯಂತೆ ಬಂದಗಜಾಧಿಪತಿಯ ಸಭೆಯಂ ಹೊಕ್ಕನು 
(ಸಿದ್ಧರಾ. ೬-೪೬) ; ಸೋದರರ ಮನ ಕದಡಿದವು ದಾಯಾದವಿಸಯದಲಿ 
(ಕುವ್ಯಾಉ. ೧-೨೭). ಕದರು,: ೧. ಚದುರೆಯರೆಯ್ತಂದು ಸುರಿದರು 
ಮೊಗದೊಳು ಕದರಿದ ಕತ್ತುರಿರೆಸವ (ನಾಗಕು. ೩೦-೧೩೨) ; ನೀರಿನಲ್ಲಿ 
ತೌಡು ಹೊಟ್ಟು ಕೋಳಿಹಿಕ್ಕೆಗಳನ್ನು ಕದರಿ ಆ ನೀರನ್ನು 
ಬೇರಿಗೆ ದರ ವೃ ದ್ಮಿ ಣ್ಯ ಹೊಂದುವದು ಸ ೪೩೪-೧೭); 
ಹೊಳೆಯಲ್ಲಿ ಹುಣಿಸೇಡೆಣ್ಣು ಕದರಿದ ಹಾಗಾಯಿತು (ಹುಟ್ಟಿ ಹ. ೧೨೨). 
೪. ಆರಿಸು; ಒಟ್ಟುಗೂಡಿಸು. "ಕದರುಬತ್ತ' ಪರಾ. ಕರಡು, : 
೧. ಉಪ್ಪನ್ನು ಸ್ವಲ್ಪ ನೀರಲ್ಲಿ ಕರಡಬೇಕು, (ಅಡುಸೌ. ೯೩); ಕೊನೆಗೆ 
ಎರಡೂ ಕೆಟ್ಟು ಕರಡಿ ಹೊಲೆಯಾಗ ಬಾರದ ಲ್ಲ (ಬೆಳುಮ. ೫೭).|30 
"ಕದಲ್ಮು', "ಕಲಡ್ಕು' ಪರಾ. 
(ದೇ. | ತಮಿ. ಕದಲ್‌' ; ಮಲ. ಕದರ್ತು; ತುಳು, ಕದಲು, 
ಕದೆಲು; ತೆಲು. ಕದಲು; ಪರ್ಜಿ. ಗದ್ದೆ) 


ಕದಡು (ಕಾ). ೧. ಕಲಕಿದ ದ್ರವ; ಕಲ್ಕ; ಕಲಕಿದ ನೀರು: ಪೂಸಿದ | | ಕದಧ್ದ. (ನಾ). ಕೆಟ್ಟದಾರಿ. 


ಮೃಗಮದದ ಮುಡಿಯ ಪೂವಿನ ರಜದಿಂ ವಾಸಿಸಿದ ನೀರ ಕದಡಿಂದಾ |35 
ಸವದೊಳ್‌ ಸೊರ್ಕಿ ಬೆಂಡುಮಗುಟ್ಟುವು ಮಿತಾಂಗಳ್‌ (ಸಂಪಭಾ. ೫-೬೫); 
ಬೆಳರ್ವಟ್ಟು ನಿಂದುದೊಂದೆಡೆ ಮಲಯೋದ್ಭವಪ್ರಸರೆದಿಂ ಕದಡಿಂ 
ಕಡುಳೆಂಕಮಾದುದೊಂದೆಡೆ ನವಕುಂಕುಮದ್ರವದಿಂ (ಶಾಂತಿಪು.೮-೨೯). 
೨. ಬಗ್ಗಡ; ರಾಡಿ: ಚ[ಚಿ]ಲ್ಲಫಲದಿಂದೆ ನೀರ್‌ ಕದಡೆಲ್ಲಂ ತಿಳಿ 


(ಕಿಡು) ವಂತೆ ತಿಳಿಗುಂ (ಖಮದ. ೧೨-೪೬). ೩.ಕಳವಳ ; ಕ್ಲೋಭಚಿ: | 40! 


ಕೆದಟ್‌ದುದು ಕುಡಿನೋಟ ಕರಣದ ಕದಡು ಹರೆದುದು. (ಕುವ್ಯಾಗ. 

೧೦-೪) ; ಕಂಡನು ತಂದೆಯ ಕದಡನು ಕೆಲಿಕಾಲ ಗಾಂಡೀವಿ 

(ಕುರಾಸಾಂ. ೧೪-೯೯). ೪. ಕ್ಸೋಜೆಗೊಂಡ ವ್ಯಕ್ತಿ; ಕಳವಳಗೊಂಡ 

ವ್ಯಕ್ತಿ: ನೀತಿರಹಿತಗಳಖಿಳಯಿಂದ್ರಿಯಚೇತನಂಗಳು ಕದಡುಗಳು 

ಕಾಮಾತುರಂಗಳು (ಬಸಪು. ೪೦-೬೫). "ಕೆದಲ್ಲು', "ಕಲಡ್ಡು' ಪರಾ. | 
[< ಕದಡ್ಗು] 


ದ್ರಾಕ್ಷಿಗಿಡದ |25 | 


ಕೊರಲ್ವರೆಗಂ ತಾಂ ಕಡುವಟಕಿಯಂ ಕಣಕಿಗೆ ಕದಡುದೋರ್ಪುಜಿ ಕಡ 
ಲೊಳ್‌ (ಚಕವಿ. ೧-೩೯). 
[ಕದಡ್ಕು + ತೋಲ, (ಆ ತೋಟ್‌')] 

ಕದಡುನಗೆ (ನಾ). ಕೆಣಕುವ, ಕೆರಳಿಸುವ ನಗೆ; ಮುಗ್ಧವಲ್ಲದ 
ನಗೆ; ಜವ್ವನವೆನ್ನಲೆ ? ಮದನಿಲ್ಲದ ಮನ. ಶೈಶವವೆನ್ನಲೆ ? ಕದಡುನಗೆ 
(ನಲ್ಮೆ. ೯). [ಕದಡ್ಕು + ನಗೆ] 

ಕಬ (ನಾ). ೧. ಬಗ್ಗಡವಾದ ನೀರು; ಕಲಕಿದ ನೀರು: 
ತೊಜತಿ ಬರ್ಪಂದು ಕಲಂಕಿ ಮುಂ ಕದಡುನೀರ್‌ ಬರ್ಪಂತೆ (ಜೀವಸಂ. 
೬೫-೨). ೨. ಓಕುಳಿ: ಕುಂಕುಮದ ಕದಡು[ಪಾಕಾಂ. ಕಡುಕು]ನೀರಂ 
ಭೋಂಕೆನೆ ಮೇಲೊತ್ತೆ (ಕಾವ್ಯಾವ. ೮೬೮) ; ಮೃಗಮದದ ಯಕ್ಷಕರ್ದ 
ಮದ ಗರುವ ಕುಂಕುಮದ ಕದಡುನೀರ್ದಳಿಪದಿಂ (ಪುಷ್ಪಪು. ೪-೩೩). 

(ಕದಡು, * ನೀರ] 

'ಕದಡುಬಗೆ (ನಾ). ಕಲಕಿದ ಮನಸ್ಸು; ಕ್ಲೋಜಿಗೊಂಡ 
ಮನಸ್ಸು: ಕದಡುಬಗೆ ತಿಳಿಯಾಗಿ ದೂರದೆಸೆ ಬಳಗ (ಹೊಂಗಳು. 
೧೨-೨೨). [ಕದಡು, + ಬಗೆ) 

ಕದಡುಮನ (ನಾ). - ಕದಡುಬಗೆ: ಮೊದಲ ಕೋಟಿಯ ಸುತ್ತುವಳ 
ಯದೆ ಸದನ ಸಂಕುಳವನು ಪರೀಕ್ಷಿಸಿ ಕದಡುಮನದುಬ್ಬರದ ಮಜುಕ 
ದಲಿಳಿದನು (ತೊರರಾ. ೫-೨-೧೬). [ಕದಡು 4 ಮನ) 

| ಕದಡೇಳ್‌ "ಕದಜೇಟ್‌ "ನೋ. 

| ಕದಡೇಟ್‌, ಕದಡೇಳ್‌ (ಕ್ರಿ). ಬಗ್ಗಡ ಮೇಲಕ್ಕೆ ಬರು: ತರುಣೀ 
ಥೈರ್ಯಧರಿತ್ರಿ ಬಾಯ್ವಿಡುನಿನಂ ವಾರಾಂಗನಾ ರಾಗ ಸಾಗರಪೂರಂ 
ಕದಡೇಲಕ್ವಿನಂ (ವರ್ಧಪು. ೨-೧೩). ಕದಡೇಳ್‌: ಕದಡೆಳ್ಳು ಜಡಧಿ 
ತುಳ್ಳಿ ದುದು (ಶಬಶಂ. ೪-೧೮). [ಕದಡ್ಮು 4 ಏಯ್‌) 

(ಸಂ. ಕದಧ್ವನ್‌] 

ಕದನ (ನಾ). ೧. ನಾಶಮಾಡುವಿಕೆ; ಕೊಲ್ಲುವಿಕೆ: “ಮಾರಣಂ... 
ಕದನಂ, ವ್ಯಾಪಾದನಂ.. . . ಹಿಂಸಾ, ಸಂಜ್ಞಪನಂ- ಈ ೨೧ ಕೊಲೆ” 
(ಹಲಾಯು. ೭೮-೩೨೩, ೩೨೪). ೨, ಯುದ್ಧ; ಕಾಳಗ: “ರಣಂ ಕದನ 
ಮೆನಲು ೫ (ಮಂಗರಾ, ೨೫-೧); ಮಲಪರೊಳು ಗಂಡ ಕದನಪ್ರಚಂಡ 
ಶೌಚಗಾಂಗೇಯ (ಎಕ. ೪11, ಶಿವಮೊ. ೪೩-೨೩ ; 1172); ಕಧನಕ್ಕಂಜುವ 
ವೀರನೇ(ಸೋಮೇಶ. ೭೮) ; ಶಿವಕಾಮರ ಕದನವು , . . ಕೆಬ್ಬಿಗರಕಾವದ 
ತಿರುಳು (ಸಾಹಿಸ. ೧೪೨). ೩. ಪಾಪ. [ಸಂ.) 

ಕದನಕಣ (ನಾ). ಕಾಳಗದ ಕಣ; ಯುದ್ಧಭೂಮಿ; ರಣರಂಗ: 
ಇದ್ದ ಕ್ಸಿ ದಂತೆ ಆ ಕದನಕಣ ಗಂಗಾತಿೀರೆವಾಗಿ ಕಂಗೊಳಿಸಿತು 
(ಬಿದುರೆ. ೮೦) ; ಕದನಕಣದಲ್ಲಿ ಒಬ್ಬಳೇ ನಿಲ್ಲುವುದ ಕ್ಳಾಗದೆ ಅವಳೂ 
ಮನೆಯೊಳಕ್ಕೆ ತೆರಳಿದಳು ( ಪ್ರೇಮಾಶ್ರ. ೨೩). 

[ಕದನ * ಕಣ, (ಆ ಕಳ್ಳ) 


ಕದನಕುತೂಹಲ 


ಕೆದನಕುತೊಹಲ (ನಾ). ೧. ಯುದ್ಧದಲ್ಲಿ ಕುತೂಹಲ. 
೨. ಯುದ್ಧಕ್ಕೆ ಆತುರನಾದವನು; ಕಾಳಗದಲ್ಲಿ ಕುತೂಹಲವುಳ್ಳ 
ವನು: ಕುರುಪಾಂಡವ ವೀರರೆಲ್ಲ ವಿಜಯೋತ್ಸಾಹಿಗಳಾಗಿ ಕದನಕುತೂ 
ಹಲರಾಗಿ ಶಂಖಧ್ವಾನ ಮಾಡುತ್ತಿದಾರೆ (ಭಾರದ. ೧೧೧). .&. [ಸಂಗೀತ] 
ಒಂದು ರಾಗದ ಹೆಸರು: ಕ ದ ನಕುತೂ ಹಲ ರಾಗವು ಪಟ್ಹಂ 
ಸುಬ್ರಹ್ಮಣ್ಯಂ ಆಯ್ಕರ್‌ ಅವರ ಪ್ರತಿಭೆಯ ಸೃಷ್ಟಿ (ಸಂಗೀತ. ೨೯). 
[ಕದನ * ಕುತೂಹಲ] 
ಕದನಕೇಳಿ (ನಾ). ಯುದ್ಧ ಕ್ರೀಡೆ; ಯುದ್ಧವಿನೋದ : ಆ ಮರುದ್ಗಣ 
ಮುನಿಗಣಂಗಳ ತೋಮರದ ತೋಟಯಲಿ ಕೆದಜಕಿತು ಕದನಕೇಳಿಯಲಿ 
(ತೊರರಾ. ೧-೮-೩೮). [ಕದನ 4 ಕೇಳ್ಕಿ (ಎ ಕೇಲಿ)] 
ಕದನಕೋಳಾಹಳ (ನಾ). ೧. ಯುದ್ಧದ ಕೋಲಾಹಲ, 
—ಗೊಂದಲ. ೨. ಯುದ್ಧದಲ್ಲಿ ಕೋಲಾಹಲವನ್ನುಂಟುಮಾಡು 
ವವನು: ಮದಮುಖರೆಲೈ ರಕ್ಕಸರು ತೋಜಕದ ಮಹೋತ್ಪಾತವನು 
ಬಗೆಯದೆ ಕದನಕೋಳಾಹಳರು ದಳವುಳಿಸಿದರು ಭಾಳಿಯಲಿ (ತೊರರಾ. 
೩-೫-೯). [ಕದನ + ಕೋಳಾಹಳ (ಎ ಕೋಲಾಹಲ)] 
ಕದನಕೌತೂಹಲ (ನಾ). - ಕದನಕುತೂಹಲ೨: ಅತಿರಥಜಾಲ 
ಕವಿದುದು ಕದನಕೌತೂಹಲರ ಕೇರಿಯಲಿ (ಕುವ್ಯಾಕ. ೮-೧೨). 
[ಕದನ * ಕೌತೂಹಲ] 
ಕದನಶ್ಲೇತ್ರ (ನಾ). - ಕದನಕಣ: ಕದನಕ್ಷೇತ್ರದೊಳಾಂತೆ ಶತ್ರು 
ನಿಡಿಪಟ್ಟಂ ಕೂಡೆ" ಕಣ್ಣೆಟ್ಟಿನೋಡಿದನಲ್ಯಾಡಿದನೆಂಬ ಮಾತವನ 
ವಂಶಕೈಯ್ದುಗುಂ (ಪುಷ್ಪಪು. ೩-೧೮). [ಕದನ 4 ಕ್ಷೇತ್ರ] 
ಕೆದನಗಲಿ (ನಾ). ಯುದ್ಧವೀರ: ಕುಣಿವ ಮಾಸೆಯ ಕದನಗಲಿಗಳು 
ಕವಿದರು (ಕುವ್ಯಾದ್ರೋ. ೧೦-೫೯); ರಿಪುಭಟಿ ಕದನಗಲಿಗಳು 
ಜೀಯೆನಲು (ಸಳಡ. ೭-೨); ಕದನಗಲಿಗಳಿಂದ ಮುತ್ತಿದ ತುರುಕರ 
ಸದೆದೆಬ್ಬಿಸು ನೀನೆಂದೆ (ಕಂನವಿ. ೧೪-೫೨). [ಕದನ ಕಲ್ಕಿ) 
ಕೆದನಗ್ಗಲ (ನಾ). ಕದನದಲ್ಲಿ ಶ್ರೇಷ್ಠನಾದ ವನು; ಒಂದು 
ಬಿರುದು : ಕಾಲ್ತಿದೆ ಕದನಗ್ಭ £ಗ್ಗ 3 ಆ ಕಾಳೆಗಳೇಸರಿ ಕರಿರಿಪುವಿಕ್ರುಮನ್‌ 
(ಎಇ. IX, ೧೮-೭ ; 800). [ಕದನ + ಆಗ್ಗಲ್ಸ್‌] 
ಕದನತ್ರಿಣೇತ್ರ (ನಾ). ಯುದ್ಧದಲ್ಲಿ ರುದ್ರನಂತೆ ಇರುವವನು; 
ಒಂದು ಬಿರುದು: ಶ್ರಿಣೇತ್ರನುಮನಸುಂಗೊಳಿಸಿದೆ ಸಾಹಸದೊಳ್‌ 
ಕೆದನತ್ರಿಣೇತ್ರನುಂ (ಪಂಪಧಾ. ೧೪-೩೭ ವ) ;' ಚಾಳುಕ್ಕ ಚೂಡಾಮಣಿ 
ಕದನತ್ರಿಣೇತ್ರ (ಸೌಇಇ. ೫೫, ೫೫-೧೪; 1082). [ಕದನ * ಶ್ರಿಣೇತ್ರ) 
ಕದನಪಥ (ನಾ). ಕಾಳಗದ ಮಾರ್ಗ, ರೀತಿ: ಭೀಮನ ಕದನ 
ಪಥವಿದೆಯೆನುತ ನಗುತೈತಂದನಾ ದ್ರೋಣ (ಕುವ್ಯಾದ್ರೋ. ೧೩-೨). 
[ಕದನ + ಪಥ] 
ಕದನಬಾಹಿರೆ (ನಾ). ಯುದ್ಧಕ್ಕೆ ಹೊರಗಾದವನು ; ಯುದ್ಧಕ್ಕೆ 
ಅಯೋಗ್ಯನಾದವನು : ನಿರುತವ ನುಡಿಯಲಮ್ಮರು ತಮ್ಮ ಮನ 
ದೊಳಗೊಡಬಡುವರೇ ಕದನಬಾಹಿರ ಕರ್ಣ ಹೋಗೆಂದ (ಕುವ್ಯಾಕ. 
೯-೧೧). [ಕದನ *- ಬಾಹಿರ] 
ಕದನಮಹೇಶ್ವರ (ನಾ). - ಕದನತ್ರಿಣೇತ್ರ: ಪುರಿಕರ ಪುರವರೇಶ್ವರಂ 
ಕದೆನಮಹೇಶ್ವರಂ (ಸೌಇಇ. ೫೦೭, ೪೭-೨೧; 1074). 
[ಕದನ 4+ ಮಹೇಶ್ವರ] 
ಕದನಮಾರ್ತಂಡ (ನಾ). ಯುದ್ಧದಲ್ಲಿ ಸೂರ್ಯನಂತೆ ಪ್ರಖರ 
ನಾದವನು; ಒಂದು ಬಿರುದು: ಜಗದೊರ್ವ್ವಗಣ್ಣಂ ಕದಸಮಾ 
ರ್ತಂಣ್ಣ(ಂ)ಮರೆಸಂಕರುದ್ರಂ (ಸೌಇಇ. "XX, ೪೧-೧೩ ; 1068). 
[ಕದನ * ಮಾರ್ತಂಡ] 


೧೪೭೬ 


ಕದಪ್ಪ 


ಕದನರಾಗಿ (ನಾ). ಕಾಳಗದಲ್ಲಿ ಪ್ರೀತಿಯುಳ್ಳವನು; ಯುದ್ಧೋ 
ತ್ಸಾಹಿ: ಕಡುಗಿ ನೂಕುವ ಕದನರಾಗಿಗಳೊಡನೆ ಕಾದುವ ಪಾರ್ಥತನ 
ಯನ ಬಿಡಿಸರಳು ಬೀಜದವು ರಮಣರನಮರವಧುಗಳಿಗೆ (ಕುವ್ಯಾದ್ರೋ. 
೫-೬೬). [ಕದನ + ರಾಗ್ವಿ) 
ಕದನಲಂಪಟಿ (ನಾ). - ಕದನರಾಗಿ : ಕರೆ ಸಿಂಧುರಾಜನ ಹರಿಬ 
ನೆಮ್ಮದು ತಮ್ಮದೆಂದಬ್ಬರಿಸಿ ನೂಕಿತು ಕದನಲಂಪಟರಾಗಿ ಪಟುಭಟರು 
(ಕುವ್ಯಾದ್ರೋ. ೧೫-೨೩). [ಕದನ * ಲಂಪಟ) 
ಕದನಲಗ್ಗೆ (ನಾ). ಯುದ್ಧದ ಧಾಳಿ: ಕದನಲಗ್ಗೆಯ ಕಹಳೆ ಬಹು 
ವಾದ್ಮದ ಮಹಾದ್ಭುತ ರಭಸ ಮಿಗೆ (ಕುವ್ಯಾದ್ರೋ. ೧೩-೪೯). 
[ಕದನ * ಲಗ್ಗೆ) 
ಕದನನಿರಾಮ (ನಾ). ಯುದ್ಧವನ್ನು ನಿಲ್ಲಿಸುವಿಕೆ; ಯುದ್ಧವಿರಾಮ 
(Ceasefire. ಪತ್ರಿನಿ. ೧೩). [ಕದನ + ವಿರಾಮ, 
ಕದನಾನಕ (ನಾ). ಯುದ್ಧ ಭೇರಿ; ರಣವಾದ್ಯ : ದಿಗ್ಭಿತ್ತಿವಿಭೇದಿ 
ಪೆರ್ಚೆ ಕದನಾನಕ ರಾವಂ (ಪಂಪಭಾ. ೮-೯೨). 
[ಕದನ + ಆನಳ) 


| ಕದನಾರ್ಥಿ (ನಾ). ಕದನವನ್ನು ಬಯಸುವವನು; ಯುದ್ಧಾ 


25 


30 


35 


40 


45 


ಪೇಕ್ತಿ: ನೀ ಕದೆನಾರ್ಥಿಯೇ ದಿಟ ತೋಜಕಿಸಾದಡೆ ಬಾಹುವಿಕ್ರಮವ 
(ಕುವ್ಮಾಗ. ೨-೨೭). [ಕದನ + ಆರ್ಥಿ] 

ಕದನಾಳಾಪ (ನಾ). ಯುದ್ಧದಲ್ಲಿ ವೀರರು ಆಡುವ ಮಾತು; 
ವೀರಾವೇಶದ ಮಾತು: ಚೆಂಗಾಹಿನಲಿ ನೂಕುವ ಬಲ ಸಮರ್ಥರ 
ಜೋಕೆಯಲಿ ಕುರುಬಲಕೆ ಕದನಾಳಾಪವಾಯ್ಕೆ ನುತೆಡ್ಚನಭಿಮನ್ಮು 
(ಕುವ್ಕಾದ್ರೋ. ೬-೩). [ಕದನ * ಆಳಾಪ (ಎ ಆಲಾಪ)] 

ಕದನಿ “ಕದಿನಿ' ನೋ. 

ಕದನಿಸು (ಕ್ರಿ). ಕಾಳಗಮಾಡು ; ಹೋರಾಡು : ಮುಂಡನು ಕೋಪಾ 
ಟೋಪದಿಂದ ಮೇಲ್ವರಿದು ಬಂದು ಕಡನಿಸಲು (ಭೈರಸೂ. ೧೧೮). 

[ಕದನ * -ಇಸ್ಕು] 

ಕದನೋದ್ಧಾಮ (ನಾ). ೧. ಯುದ್ಧದಲ್ಲಿ ಮಿಗಿಲಾದವನು, 
— ಪ್ರಚಂಡ : ಕದನೋದ್ದಾಮರೆಸ್ತ್ರಾ ಭ್ಯಾಸವನು ಮಾಡಿದರು ಡ್ರೋಣ 
ನಲಿ (ಕುವ್ಯಾಅ. ೬ ಸೂಚನೆ. ೨. ಯುದ್ಧದ ಉತ್ಸಾಹ; ಕದನೋ 
ಶ್ಸಾಹ: ಮಾರ್ತಾಂಡತನಯನ ವಧೆಗೆ ನೇಮವ ಕೊಂಡು ಕೆದನೋ 
ದ್ಹಾಮದಲಿ ಹೆೊಅವಂಟನಾ 'ನಾರ್ಥ (ಕುವ್ಯಾಕ. ೧೮ ಸೂಚನೆ). 

[ಕದನ 4 ಉದ್ದಾಮ] 

ಕದನ್ನ (ನಾ). ಕೆಟ್ಟ ಅನ್ನ ಅಥವಾ ಕೀಳಾದ ಆಹಾರ: ನೀನಾಕೆಂ 
ಬಜ್‌ವಾಗೆ ಸಾಕು ಸಿರಿಯೇಂದಾರಿದ್ರಮೇಂ .. . ಪಾಲುಣಿಸೇಂ 
ಕದನ್ನದುಣಿಸೇಂ (ರತ್ನಾಶ. ೧೨೩) ; ತಂಗಬಲ್ತು ಕದನ್ನಮಲ್ತು ಪೂರಣ 
ಗಡುಬುಂಟು ಓಗರಮುಂಟು (ರಾಮಾಶ್ವ. ೨೩-೨೨), ಎರಡು ಹಿಡಿ ಕದ 
ನ್ನದ ಸಲುವಾಗಿ ಧರ್ಮನೀತಿ ಮತ್ತು ಮನುಸ್ಕೃತ್ವಕ್ಕೆ ತಿಲಾಂಜಲಿಯನ್ನು 
ಕೊಟ್ಟರಾ? (ಕುರುಕ್ಷೇ. ೧೦೨). (ಸೆಂ. 

ಕದನ್ನಭುಜ (ನಾ). ಕೆಟ್ಟ ಅನ್ನ ಉಂಡು ಬದುಕುವವನು : 
ಕನಕನಿರೆ ಲಗ್ಗದೊಳ್‌ ಕ್ಷತತನು ವಿತ್ತಸ್ಥಾನದೊಳ ಕದನ್ನಭುಜಂ 
(ಜಾತತಿ. ೧೮-೯). (ಸಂ. ಕದನ್ನಭುಜ್‌] 

ಕದಪು "ಕದಂಪು' ನೋ. 

ಕದಪ್ಪ (ನಾ). ಒಂದು ಊರಿನ ಹೆಸರು: ವಾಸಿಷ್ಠ ಸಗೋತ್ರಾಯ 
ತೈತ್ತಿರೀಯಾಯ ತಗರಾಧಿವಾಸಿನೇ ಚತುರ್ವೈೇದಾಯೋಂಬರ ಖೇದ 
(ಡ?)ಕುಲನಾಮಭೇಯಾಯ ಜೈೇಷ್ಠ ಶರ್ಮ ಣೇ ರೋಲ್ಯೂಜು 
ಕ್ಕುತ್ತರತಃ ಕದಪ್ಪಗ್ರಾಮ (ಇಆ. ೪1, ೭೩-೧೬; 555), [?) 


ಕದಬದ 


ಕದಬದ, ಕದಬೊದ (ನಾ). ೧. ಕಳವಳ; ಭ್ರಾಂತಿ: ಬದುಕಿ 
ದೆನೆನುತ್ತ ಭಯದಿಂದ ಶುಕ ಬಿದ್ದೋಡಿ ಕದಬದೆದೊಳಸುರೇಶಗೆಆಗಿ 
ನಡುಗಿ ದೀನವದನದಿಂ (ವೆ € ಕಾರಾ. ೬-೯-೭). ೨, ತಿರಸ್ಸಾರ. "ಕದ 
ಬದಂಗೈ?' ಪರಾ. ಕದಬೊದ : ೩. ಸಡಗರೆ; ಸಂಭ್ರಮ (2): 
ಕದಬೊದವಾಗಿ ಹೆಂಗಳು ಹೋಗಿ ನೃಪಣಗೆ ಹೇಳಿದೊಡಣ್ಣ ತಮ್ಮನಿಂತೆಂದು 
ಮೊದಲು ಕಡೆ ಯೊಳು ಹುಟ್ಟಿ ದರನಜಕಿಯಬಾರದದಕೆ ಯೋಚಿಸಿ ಕಳು 
ಹಿದೆರು (ಭರಚ. ೨೮-೩೪). 

[?. / ಸಂ. ಕದ್ವದ - ಅಸ್ಪನ್ವವಾಗಿ ಮಾತಾಡುವ, ಕ್ಷುದ್ರ, ಹೀನ] 

ಕದಬದಂಗೈ (ಕ್ರಿ). ಕೀಳುಮಾಡು; ತಿರಸ್ಕರಿಸು: ಉದಕಮಂ 
ದೂಷಿಸುವರುತ್ತಮಫಲಂಗಳಂ ಕದಬದಂಗೈವರ್‌ (ನೆಂಕಾರಾ. 
೫-೧-೨೪). [ಕದಬದ + ಗೈ (೮ ಕೆಯ್‌,)] 

ಕದಬದಂಗೊಳ್‌, ಕದಬದಂಗೊಳ್ಳು (ಕ್ರಿ). ಕಳವಳಿಸು; ಭ್ರಾಂತಿ 
ಗೊಳ್ಳು: ಇಲ್ಲಿಯುದಿತಮಾಗದು ದಾರಿ ತಿರುತಿರುಗಿ ಬೇಸಾರಿ ಕದಬದಂ 
ಗೊಳಲೇನು (ವೆಂಕಾರಾ, ೫-೬-೬೭) ; ಪದುಮಾಕ್ಷಿಯಸುಗಳಂ ಕಳೆಯ 
ಲಿಚ್ಛೈಸುತಿರೆ ಕದಬದಂಗೊಂಡು ಕಂಗೆಬ್ಟಾನು ಚಿಂತಿಸಿದೆ (ವೆಂಕಾರಾ. 
೫-೧೯-೩೩). ಕದಬದಂಗೊಳ್ಳು : ಭಯದಿಂದ ಗ್ರಹಗಳೆಲ್ಲಂ ಚದರಿ 
ಕದಬದಂಗೊಳ್ಳಲು (ವೆಂಕಾರಾ. ೫-೧-೨೯). [ಕದಬದ + ಕೊಳ್‌] 

ಕದಬದಂಗೊಳ್ಳು "ಕದಬದಂಗೊಳ್‌' ನೋ. 

ಕದಬದಲ್‌ "ಕದಲುಬದಲು'? ನೋ. 

ಕದಬದಿಸು, ಕದಬಳಿಸು (ಕ್ರಿ). ೧. ಅಸ್ಥಿರವಾಗು; ಅಲುಗಾಡು; 
ಸ್ಥಿರತೆಯನ್ನು ನೀಗಿಕೊ : ಉದಧಿಗಳು ತುಳುಕಾಡೆ ಗಿರಿಗಳು ಕದಬಡಿ 
£ದಿ]ಸೆ ರೆಣಭೂತಸಂತತಿ ಕೆದಜಕೆ ಮೃತ್ಯುಂಜಯ ಮಹಾದೇವೆನೆ 
ಸುರಸ್ತೋಮ (ಉತ್ತರಾ. ೧೧-೭೦). ೨. ಕಳವಳಗೊಳ್ಳು ; ಕ್ಷೋಭೆ 
ಗೊಳ್ಳು: ಕದಬದಿಸಿದನು ಸುರಪ ತಲೆಮತ್ತುದಿಸಿದುದ ಕಂಡಳಟ 
ಮುಂದಣಕಿಯದೆ ವರೂಥವ ಕಳುಹಿ: ಳೆಟ್ಟಿವು ಕಲಹಕವನಿಪನ (ತೊಕರಾ. 
೬-೫೧-೧೪). ಕದಬಳಿಸು: ೨. ಪುತ್ರಮಿತ್ರಾದಿಗಳ ದುಃಖದಿಂ 
ಹದುಗಿರ್ದ ಹೇಳಿಗೆಯ ಹಾವಡಿಗರಹಿಯಂತೆ ಕದಬಳಿ [ಪಾಕಾಂ. ಲಿ]ಸಿ 
(ಲಶಿಚಿಂ. ೩೯-೪). [ಕದಬದ + -ಇಸ್ಮು] 

ಕದಬಳಿ (ನಾ). (?): ಕಲ್ಲಿಗಟ್ಟಿಗುಡೆಯಲಿ ಗೋಲಿಯ ಚೀಲವನಿಕ್ಸಿ 
ಹಿಲ್ಲಿ ಕಟ್ಟೋಗರ ಕದಬಳಿಯಾ ತುದಿಯಲಿ ನಿಲ್ಲಸಿ ಪೆಗಲೊಳು 
ಕೊಂಬು ತೋಳನೆ ಪಿಡಿದು ಗೊಲ್ಲರೊಡಗೂಡಿ. . .ಗೋವುಗಳ ಕಾಯ್ದ 
(ಕನಕ. ೧೬-೨೦). (2) 

ಕದಬಳಿಸು "ಕದಬದಿಸು' ನೋ. 

ಕದಬಾಗಿಲು (ನಾ). ಕದ ಮತ್ತು ಬಾಗಿಲುವಾಡ : ಕದಬಾಗಿಲಿರಿಸಿಹ 
ಕಳ್ಳ ಮನೆಯಿದು (ಪುರಂದ. ೧-೧೬೮-೧) ; ಯಕ್ಷಿಣಿಯಾಟದಂತೆ ಫಕ್ಕನೆ 
ತೆರೆವ ಕಣ್ಮಾಯವಾಗುವ ದ ಎದ್ದರೆಯ ತಡೆಗಟ್ಟಾಗಿ ನಿಲ್ಲುವ - ಕದ 
ಬಾಗಿಲ್ಗಳೂ, ಈ ಮೊದಲಾದುವು ಅನಂತವಾಗಿರುವುವಂತೆ (ಬೆಟ್ಟಅ. 
೪೯-೮). [ಕದ (ಆ ಕದವು) + ಬಾಗಿಲು (೮ ಬಾಗಿಲ್‌)] 

ಕಗೆಬೈ (ನಾ). ಒಂದು ಪ್ರದೇಶದ ಹೆಸರು (?): ನಂಮ ಕದಬೆ 
ಮಂ ಳಿಯ ಸೀಮೆಯವಟಗಣ ಗಣಹಲಟನಳಉ ನಿಮಗೆ ಸುತ್ರೆ 
ಗುತ್ತಗೆಯಗಿ ಕೊಟವಾಗಿ ಆ ಹಳಿಗೆ ಸಲುವ ಚತುಸೀಮೆ ಸರಗು (ಎಕ. 
2೭1೪, ಮಳವ. ೧೪೫-೮; 1). [?] 

ಕದಬೈೆ "ಕದವೆ' ನೋ. 

ಕದಬೊದ "ಕದಬದ' ನೋ. 

ಕದರ (ನಾ). ಖದಿರವೃಕ್ಷ; “ಬಿಳೇಕಾಚಿನ ಗಿಡ” (ಗಂಗಾಮ. ೬೯). 
"ಕದಿರ' ಪರಾ. [ಆ ಸಂ. ಖದಿರ] 


೧೪೭೭ 


25 


30 


40 


45 


ಕದಲಾರತಿ 


ಕದರಕಸ (ನಾ). ಬಹಳಕಾಲ ಬದುಕುವ ಒಂದು ಸಸ್ಯ (೪). 
[7 + ಕಸ] 

ಕದರಗಿಣಿ "ಕದಿರುಗಿಣಿ? ನೋ. 

ಕದರಡಕೆ (ನಾ). ೧. ಆರಿಸಿ, ಒಟ್ಟುಗೂಡಿಸಿದ ಅಡಕೆ: ಆಡಕೆಯ 
ಕೊಯ್ಲಿನಲ್ಲಿ , .. ಉದುರಿ ಚೆದರಿ ಬಿದ್ದ ಅಡಕೆಕಾಯಿಗಳನ್ನು ಆರಿಸಿ 
ಸಂಗ್ರಹಿಸುತ್ತಾರೆ. ಕುಟುಂಬದ ಬೇರೆಬೇರೆ ಸದಸ್ಮರು ಹೀಗೆ ತಮ್ಮ 
ತಮ್ಮ ಸ್ವಂತದ್ದನ್ನಾಗಿ ಒಟ್ಟುಗೂಡಿಸಿದ ಅಡಕೆ - ಕದರಡಕೆ (ಕದಕೆ. 1೪, 
ಪರಿಎಡಿ); ಮಾನು ಮಾರುವ ನೆವದಿಂದ ಅದರ ಬೆಲೆಗೆ ನಾಲ್ಕೈದು 
ಮಡಿಯ ಬೆಲೆಯ ಕದರಡಕೆ ಮೆಣಸಿನಕಾಳುಗಳನ್ನು ಮನೆಯ ಹೆಗ್ಗಡಿ 
ತಮ್ಮನವರುಗಳಿಂದ ಸುಲಿದದ್ದೆಲ್ಲ ಭರ್ತಿಯಾಗಿತ್ತು ! (ಮಲೆಮ. ೨೮೬). 
೨. ಬಹಳ ಮೃದುವಾದ ಅಡಕೆ; ಉತ್ಕೃಷ್ಟವಾದ ಅಡಕೆ. 
"ಗೋಟಡಕೆ' ಪರಾ. [ಕದರು, (ಆ ಕದಡು) * ಅಡಕ್ಕೆ) 

ಕದರಿಸು "ಕದಡಿಸು? ನೋ. 

ಕದರು, "ಕದಡ್ಕು' ನೋ. 

ಕದರ್ಕು "ಕದಿರ್‌' ನೋ. 

ಹದರ "ಕದಿರ್ಕ್‌" ನೋ. 

ಕದರುಳಡ್ಡಿ (ನಾ). ೧. ತೆನೆ ಮುರಿದ ಕಡ್ಡಿ. ೨. (ಆಲಂ) ಸಣಕಲು : 
ಕೆಲವರಂತೂ ನೋಡುವುದಕ್ಕೆ ಕದರುಕಡ್ಡಿಗಳಾಗಿ ಕರ್ರಗೆ ಕಂಕರರಾಗಿರು 
ತ್ತಾರೆ (ಗರುದಾ. ೫೦). [ಕದರು (ಆ ಕದಿರ್‌,) * ಕಡ್ಡಿ] 

ಕದರುಬತ್ತ (ನಾ). ಆರಿಸಿದ ಬತ್ತ; ಹಕ್ಕಲುಬತ್ತ : ಬತ್ತದ ಗದ್ದೆ 
ಯಲ್ಲಿಯೂ ಕದರುಗಳನ್ನು ಆರಿಸಿ ಸಂಗ್ರಹಿಸುವ ಬತ್ತ - ಕದರುಬತ್ತ 
(ಕದಕೆ. 1%, ಸರಿಎಡಿ). [ಕದರು, (೮ ಕದಡು) + ಬತ್ತ] 

ಕದರುಮಲ್ಲಿಗೆ (ನಾ). ಒಂದು ಜಾತಿಯ ಮಲ್ಲಿಗೆ (8). 

[ಕದರ್ಯು (ಆ ಕದಿರ್ಕ್‌) * ಮಲ್ಲಿಗೆ] 
ಕದರ್ಚೆ "ಕತರ್ಚೆ? ನೋ. 
ಕದರ್ಥ (ನಾ). ನಿಪ್ಪ್ರಯೋಜಕವಾದುದು ; ನಿರರ್ಥಕವಾದುದು. 
[ಸಂ.] 

ಕದರ್ಥನ (ನಾ). ೧. ತಿರಸ್ಕಾರ; ಅವಹೇಳನೆ. ೨. ಹೀಡಿಸುವಿಕೆ; 
ಕಾಟ; ಬಾಧೆ. "ಕದರ್ಥಿಸು' ಪರಾ. ೩. ಪ್ರಯೋಜನವಿಲ್ಲದಂತೆ 
ಮಾಡುವಿಕೆ. [ಸಂ.] 

ಕದರ್ಥಿಸು (ಕ್ರಿ). ಪೀಡಿಸು; ಕಾಡು ; ಹಿಂಸಿಸು: ಭೂತಲಪತಿಯಂ 
ಕದರ್ಥಿಸಿದರಂಕದ ಷಸ್ಟಿಸಹಸ್ರನಂದನರ್‌ (ಅಜಿಪು. ೧೦-೧೦) ; ಅಂತು 
ನಿಚ್ಚನಿಚ್ಚಂ ಕದರ್ಥಿಸೆ [ಪ್ಯಾಕಾಂ. ಕದರ್ಚಿಸೆ] ನೀಮಿಂತು ಬೆಸಕೆಯ್ದಲ್ಲ 
ದಿರಿರಪ್ಟೊಡೆ (ಅಜಿಪು. ೧೦-೧೦' ವ). 

[ಕದರ್ಥನ + -ಇಸ್ಕು) 

ಕದರ್ಯ (ನಾ). "ಕೃಪಣ; ಲೋಭಿ: ಕುಡದೊಡಲೊಳಗೇಖ್ಯಾಡುವ 

ಕುಬುದ್ಧಿಯೋದಿನ ಕೇಡಂ ಕಾಣರೆ ಕದರ್ಯರೇಕೆಯೊ ಕೆಡುವರ್‌ 


(ಲೀಲಾವ. ೧-೪೮). [ಸಂ.] 
ಕದಲ್‌ (ನಾ). ತೆನೆ; ಹೊಡೆ. "ಕದಲೊಡೆ' ಪರಾ. 
[ಆ ಕದಿರ್ಶ್‌?) 


ಕದಲಾರತಿ (ನಾ). - ಕದಡಾರತಿ: ಕೊಡಲೇ ಶುಕ್ರಾಚಾರ್ಯರು 
ಹೊರಗೆ ಬಂದು ಸುಮಂಗಲೆಯರಿಂದ ಕದಲಾರತಿ ಮಾಡಿಸಿ (ದೇಯಾನಿ. 
೧೫೯) ; ಕದಲಾರತಿ ಮಾಡಿ ದೃಷ್ಟಿತೆಗೆದು ಹಣೆಗೆ ಕುಂಕುಮದ 
ಬೊಟ್ಟಟ್ಟಳು (ಗಂಮಾಯಿ. ೭೨) ; ಸುವಾಸಿನಿಯರು ಕದಲಾರತಿಯನ್ನು 
ಮಾಡಿ, ವರನನ್ನು ಒಳಗೆ ಕರೆದೊಯ್ದರು (ಮಂಜುಕ. ೧೮೯). 
"ಕದಡಾರತಿ' ಪರಾ. [ಕದಲು + ಆರತಿ] 


ಕದಲಿ 


ಕದಲಿ, ಕದಳ್ಳಿ (ನಾ). ೧. ಬಾಳೆಗಿಡ. ೨. ಆನೆಯ ಮೇಲೆ ನಿಲ್ಲಿಸುವ 
ಪತಾಕೆ. ೩. ಒಂದು ಜಾತಿಯ ಜಿಂಕೆ: ಮಹಾಕಾಂತಾರವತಿ ದೂರ 
ದಲಿ ವೃಕ ಶಾರ್ದೂಲ ಕೇಸರಿ ಕದಲಿ [ನಾಣಾಂ. ರದನಿ, ಕದಡಿ] ಮಾನಿಸರು 
ಸೋಂಕಿದೊಡೆ ಸೆಡೆಯವು (ಕುವ್ಯಾಅ. ೧೬-೧೬). ಕದಳ್ಳಿ: ೧.“ರಂಭಾ 
ಮೋಚಿ ಕದಳಿಯೆನಲು ಬಾಲಕಿಯಕ್ಕು? (ಮಂಗರಾ. ೩೪-೯); ಕೆಚ್ಚು 
ಕದಳಿಯೊಳುಳ್ಳೆಡದು ತಾ ಜಗಕೆ ಚಿತ್ರವಲ (ತೊರರಾ. ೩-೬-೧೮). 
೨. *ಗೆಜಧ್ವಜದೊಳು ಕದಳಿಯೆಂಬುದು? (ಮ'ಂಗರಾ. ೧೪೦-೯). 
೪. ಒಂದು ಜಾತಿಯ ಬಾಳೆ; ಏಳೆಲೆವಾಳೆ, ೫. ಶಿವ; ಈಶ್ವರ. 
೬. ಬಾವುಟ. ೩. ಆನೆ. ಆ. ಮರ. ೯. ಕತ್ತಲೆ. ೧೦. ಅರಣ್ಯದ 
ಮಧ್ಯಭಾಗ; ವನಾಂತರ. ೧೧. ಮೂಲಿಕೆಗಳನ್ನು ಮಾರು 
ವವನು; ಗಂದಿಗ. ೧೨, ಆಕಾಶ: *ಶಿವಂ ಗಗನ ಪತಾಕೆ ಸಾನುಜ 
ವನಾಂತರವೇಟತಲೆವಾಟ್‌ ಭೂಜಮೂಲಿಗ [ಪಾಠಾಂ. ಮೂಳಿಗ] ತಮ 
| ಮೆಂಬಿವೆಂಕದಳಿಯಕ್ಕು?* (ನಾನಾರ. ೪೪). ೧೩. [ನೀತ್ಸೆ] - ಕದಳಿಯ 
| ಬನ: ಚೆನ್ನಬಸವಣ್ಣ ಉಳುವಿಗೆ ಪ್ರಭು ಕದಳಿಗೆ (ಮೋಳಿಮಾ, 
| ೧೧೪-೪೪೮) ; ಶ್ರಿಕೂಟಿಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು 
ನೋಡಾ (ಶರಚ. ೨೭೭); ಕರ್ಮವೆಂಬ ಕದಳಿ ಎನಗೆ ಕಾಯವೆಂಬ ಕದಳಿ 
ನಿಮಗೆ ಮಾಟಿವೆಂಬ ಕದಳಿ ಬಸವಣ್ಣಂಗೆ ಭಾವವೆಂಬ ಕದಳಿ ಚನ್ನಬಸ 
ವಣ್ಣಂಗೆ (ಮಹಾದೇ. ಕ. ೧೩೮-೩೩೨). 
ಕದಳಿಯಬನ [ವೀಶೈ] = ಶ್ರೀಶೈಲದಲ್ಲಿರುವ ತಪಸ್ಸಿಗೆ ಅರ್ಹ 
ವಾಗಿರುವ ಗುಪ್ತಸ್ಥಳ : ಕದಳಿಯಬನವ ಹೊಕ್ಕು ಹೊಲಬ ತಿಳಿಯ 
ದನ್ನಕ್ಕ. . . ಬಜಕಿದೆ ಬಹುದೇ ಶಿವಜ್ಞಾನ (ಅವ ಚಂ, ೪೦-೧೭೪) ; 
ಚನ್ನಮಲ್ಲಿಕಾರ್ಜುನಯ್ಯನ ನಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದು 
ಕದಳಿಯಬನವ ಕೆಂಡೆ ನಾನು (ಮಹಾಪೇ. ಕ. ೧೪೦-೩೩೭). 
(ಸಂ. ಕದಲೀ] 
ಕದಲಿಸು (ಕ್ರಿ). ೧. ಹೋಗಲಾಡಿಸು; ತೊಲಗಿಸು: ಅಮಲ 
ವಾಗ್ರುಚಿಯಿಂ ಭವ್ಯಾವಳಿಯ ಮನದ ಕಕ್ತಲೆಯಂ ಕದಲಿಸಿ (ಜಯಕಾ. 
೧-೯) ; ನಾರಿ ಕೇಳ್‌ ನಿನ್ನ ಧೈರ್ಯವ ಕದಲಿಸದಿರು (ಕಂನವಿ. ೯-೧೫೭). 
೨. ಸರಿಸು; ಅಲುಗಿಸು: ಒಂದು ಮೂಲೆಯಿಂದ ಇನ್ನೊಂದು 
ಮೂಲೆಗೆ ಜನಗಳ ಗುಂಪನ್ನು ಕದಲಿಸಿವೆ (ಯಕ್ಷಬ. ೨). 
[ಕದಲು + -ಇಸ್ಕು] 
ಕದಲೀಪಾಕ (ನಾ). [ಕಾವ್ಯಮಾ] ಬಾಳೆಹಣ್ಣಿ ನಂತೆ ಮೃದುವಾದ 
ಪಾಕ, 'ಅರ್ಥದೃಷ್ಟಿಯಿಂದ ಸುಲಭವಾಗಿರುವ ಕಾವ್ಯದ ಪಾಕ, 


—ಹದ ಪಾಕ : ಅರ್ಥಗಭೀರತೆಗೆ ಪಾಕನೆಂದು ಹೆಸರು... "ದ್ರಾಕ್ಸಾ 


ಪಾಕ', "ನಾರಿಕೇಳಪಾಕ, . . ಇವೆರೆಡಕ್ಕೂ ಮಧ್ಯೆ ಬರುವಂತೆ 
"ಕದಲೀಪಾಕ ', "ರೆಸಾಲಪಾಕ? ಮುಂತಾದವುಗಳನ್ನೂ ಹೇಳಬಹುದು 
(ಕೈಪಿಡಿ. ೨೨೫). (ಸಂ. (ಕದಲೀ * ಪಾಕ)] 

ಕದಲು, (ಕ್ರಿ). ೧. ಅಲುಗಾಡು; ಅಲ್ಲಾಡು : ಒದಜಕ ಕುಣಿಯಲು 
ಹಸ್ತದೊಳಗದ ಕ(ಪಾಠಾಂ. ಮೆ]ದಲದಂತಿರೆ ನಿಡಿಯಲು (ನಳಚ. ೨-೧೭). 
೨. ನಡುಗು; ಕಂಪಿಸು : ಕದಲುವ ಚರಣ ಕಂಪಿಸುವ ನುಣ್ಣೊಡೆಗಳ 
(ಮೋಹತ. ೧೯-೬೫) ; ಕದಡಿತು ಮಹಾರ್ಣವಂ ಕದಲಿದಂ ಕಚ್ಛಪಂ 
ಪುದುಗಿತೆಣ್ಣೆ ಸೆಯಾನೆ (ಜೈಮಿಭಾ. ೧೩-೪೭). ೩. ಸ್ಥಳ ಬಿಟ್ಟು ಸರಿ; 
ಆಚೆಗೆ ಹೋಗು : ಪದುಳದಿಂ ಮಗ್ಗವನೊದಗಿಂದಲನುಮಾಡಿ ಕದಲು 
ನಿನ್ನೂರಿಗೆಂಡೆನಲು (ಅಮುಸಾಂ. ೬-೪); ಲಲಿತೆಯು ಕುಳಿತ ಸ್ಥಳವನ್ನು 
ಬಿಟ್ಟು ಕದಲಲಿಲ್ಲ (ಪಂಣೀ. ೧೯). "ಕದಡ್ಳು?, "ಕಲಡ್ಕು' ಪರಾ. 


[ದೇ. ॥ ಶಮಿ. ಕದರ್‌್‌; ಮಲ, ಕದರ್ತು; ತುಳು. ಕದಲು, |45 


ಕದೆಲು; ತೆಲು. ಕದಲು ; ಪರ್ಜಿ. ಗದ್ಲ್‌] 


೧೪೬೮ 


[40 


ಕದವಿತಪಸಿ 


ಕದಲ್ಕು (ನಾ). - ಕದಡ್ಕು. "ಕದಲಾರೆತಿ' ಪರಾ. 
[ಕದಲು] 
ಕದಲ್ಕು (ನಾ). ರಾಶಿ: ಪುಣುಗಿನ ಕಾಪಿಗೆ ಶುಕ್ರವಾರ ಒಂದಕ್ಕೆ ನಾಲ್ಕು 
ಹಣಉ ಹೂಗಡಲೆ ಕ ದಲು ವರ್ಷವೊಂದಕ್ಕೆ ಇಪ್ಪತ್ತುವರಹಾನೂ 
5] (ಎಕ. 20%, ಶ್ರೀರಂಗ. ೨-೧೬; 1529). "ಕದಲ್ಲೆ' ಪರಾ. 
[1] 
ಕೆದಲುಬದಲು, ಕದಬದಲ್‌ (ನಾ). ಅದಲುಬದಲು ; ವ್ಯತ್ಯಾಸ: 
ಹೀಗೆ ಕದಲುಬದಲು ಮಾಡುತ್ತ ಹೋಗಬೇಕು (ಕೃಪಿಪ್ರ. ೨೦೮) ; ಅದು 
ಹೊಸ ಪ್ರಯೋಗದ ಕದಲುಬದಲುಗಳನ್ನು ತಾಳಿಕೊಳ್ಳೆ ಲಾಗುತ್ತಿತ್ತು 
(ರಾಜ್ಯ ಶಾ. ೨೭೯) ; ಚಾರುನಿಗೆ ತುಸು ಕದಲುಬದಲು ಮಾಡಿದಂತೆ 
ಮಾಡಿ (ಇಪ್ಪಕ. ೨೩೪). ಕೆದಬದಲ್‌ : ಗಂಧರ್ವಕಿನ್ನರ ಯುವತಿ 
ಯರು ಬೆಚ್ಚಿ ಕದಬದಲ್‌ ವ್ಯತ್ಯಸ್ತ ಕರಭೂಸಣಂಗಳಿಂದೊಡಗಿ 
ಪತಿಗಳನಪ್ಪಿ ಬಾನೆಡೆಯನಡರಿದರು (ವೆಂಕಾರಾ. ೫-೧-೬). "ಅದಲು - 
ಬದಲು” ಪರಾ. [ಕದೆಲ್ಕು 4 ಬದಲು] 
ಕದಲೆ, "ಕದಳ್ಳಿ' ನೋ. 
1ಕದಲೆ (ನಾ). ಒಂದು ಜಾತಿಯ ಮರ: ಕೆದಲೆ ಕಸಕೆ ಕಣೆಗಾಡಾ 
ಹಳುವಿನೊಳೊದವಿಹುದೆಲ್ಲಿ ನೋಡಿದರು (ಶ್ರೀಪಾಲ. ೭-೧೨). [1] 
ಕದಲ್ಕೆ (ನಾ). ಒಂದು: ಸ್ಥಳದ ಹೆಸರು: ಶಕವರ್ಷಮೆಣ್ಣುನೂಜ 
ಅಯ್ದನೆಯ ವರ್ಷಂ ಪ್ರವರ್ತೀಸುತ್ತಿರೆ ಕದಲೆಕಧಿಪಾಣ್ಮಾ ವಿಜೆಯಮ್ಮಂ 
ನಿವುದಿ ತುರುಗೊಳೊಳ್‌ ಕಾದಿ ಸತ್ತೊಂ (ಎಇ. ೫೫1, ೩೫-೩; 869). 
(2) 
ಕದಲೆಗದಿರ್‌ (ನಾ). ಗುಂಪುಕೂಡಿದ ಕಿರಣ: ಪೊದಜುಗಟ್ಟುವ 
ಕದಲೆಗದಿರನುರದಿನುರವಣಿಸಿ ನೆತ್ತಿಯಿಂ ಪೊತ್ತು ನೆಗೆದು ಚಂಚುವಿಂ 
ಚಲ್ಲೆವೊಯ್ದು (ಅನಂಪು. ೭-೮೦ ವ). 
[ಕದಲೈ (€ ಕದಳ್ಳಿ) * ಕದಿರ್‌] 
ಕದಲೊಡೆ (ಕ್ರಿ). ಹೊಡೆಹಾಯು ; ತೆನೆಬಿಡು: ಕದಲೊಡೆದ ಬೆಳೆದ 
ಕಟವೆಯ ಕದಿರ್ಗಂಪಿಂಗೆಜಗಿ ಪಜಮೆಗಳ್‌ (ಅನಂಪು ೧-೮೦). 
[ಕದಲ್‌ (೮ ಕದಿರ್‌,) + ಒಡೆ] 
| ಕದವ, ಕದವು, (ನಾ). ೧. ಕದಂಬವೃಕ್ಷ (?) : ಅಂತೆ ಬರೆ ವಟಿಪ್ರಕ್ಷನೆ 
ಆಗ್ನೇಯದ ಕದವದ ಕೊಳಂ (ಎಕ. ೫1, ದಾವಣ. ೧೯-೧೫ ; 1043), 
ಕದವ: ೨. ಒಂದು ಬಗೆಯ ಹುಲ್ಲು: ತತಃ ಪೂರ್ವತಃ ಇಡುವಿಳಿಕ್ಕೆ 
| ಕದವಿನ ಪುಲ್ಪದಿಯೆ ಕಣ್ಬುಗಾದಿಗಲ್ಲೆ ಫೊಲ ಎಲ್ಲೆ (ಎಕ. ೫೫, ಗುಬ್ಬಿ. 
| [ಆ ಕದಂಬ?] 
'ಕದವಿಕ್ಕು (ಕ್ರಿ). ೧. ಬಾಗಿಲನ್ನು ಮುಚ್ಚು, ಹಾಕು : ಮನುಜ 
| ರಾರುಂ ಹತ್ತಿರಿರಲಾಗದಿನ್ನೆಂದು ಅರಸಿಯಂ ಹಡಪಿಗನುಮಂ ಕಳುಪಿ 
| ಕದವಿಕ್ಕಿ (ಸೇದಿರ. ೩೪-೧೯); ಸಾವಿರ ಕರದೊಳು ತಾವರೆ ಮೊಗವನು 
| 
| 
| 
| 
| 


20 


23 


೬೧-೯೫ ; 812). 
558 


ರವಿಯೆತ್ತಿ ಮುದ್ದಿಸಿದಾಗ ನೋಡಿದ ನೈದಿಲೆ ತಗ್ಗಿಸಿ ತಲೆಯನು ಕದವಿಕ್ಕಿ 
ಕೊಂಡಿತು ಬೇಗ (ಇಂಚಾಪ. ೧೫೭-೭೪). ೨. ಬಾಗಿಲುವಾಡಕ್ಕೆ ಕದ 
ಜೋಡಿಸು: ಈ ಮನೆಗೆ ಇನ್ನೂ ಕದವಿಕ್ಕಿಲ್ಲ (ರೂಢಿ). 
[ಕದವು, * ಇಕ್ಕು] 

ಕದನಿಡು (ಕ್ರಿ). - ಕದವಿಕ್ಳು ೨: ಹೊಸಮನೆಗೆ ಈ ದಿನ ಕದವಿಡುತ್ತಿ 
ದ್ದಾರೆ (ರೂಢಿ). [ಕದವು, * ಇಡು] 

ಕೆದನಿತಪಸಿ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ 
ಕದವಿತಪಸಿಯ ರಹಗೌಡ ಮುಲ್ಲೆಉಜಲಿ (1)ಕಾದಿ ಸತ್ತಂ(ಮೈಆರಿ. 
೧೯೨೬, ೧೧೨-೧; 1); ಸ್ವಸ್ತಿ ಕದವಿತಪಸಿಯ ಮಾದಪ ಕಾದಿ ಸತ್ತಂ 
(ಮೈಆರಿ. ೧೯೨೬, ೧೧೪-೧; 7). (2) 


ಕದವು, ೧೪೭೯ 


ಕದವು,, ಕದ, ಕದಹ್ಮು (ನಾ). ಬಾಗಿಲಿಗೆ ಜೋಡಿಸುವ ಹಲಗೆ; 
ಬಾಗಿಲಪಡಿ; ಕವಾಟಿ: *ಅರರೀ, ಕವಾಟಿಂ- ಈ ೨ ಕದವು” 
(ಹ ಲಾ ಯು. ೪೮-೧೩೩) ; ಕೊಯ್ಕರ ಅಜಯ ಪಾಲ್ಗಗೊರವಕೊಳ 
ಸೂಡಿಪ ಕದವು ಪರಿವಲ್ಲಿ ಮುನ್ನಾಗಿ ಬಂದು (ಎಕ. 1%, ಹೊಸಕೋ. 
೧೧೦-೩ ; 900) ; ಬಾಗಿಲವನದುಹುತ್ತೆ ಕದವನಿಕ್ಕಿ ಒಳಗಂ ಪುಗುವೈಸಕ್ಕೆ 
ಅವರಿಂ ಮುನ್ನವೈತಂದು (ನಂಬರ. ೬-೫೭) ; ಆತ್ತಲಾ ಶಿವಪುರದ | 
ಕದವು (ಪಾಠಾಂ, ಹ]ಗಳು ತನತವಗೆ ಘಣಫಣವೆನುತ ಬಿದ್ದವು (ಬಸಪು. | 
೯-೧೫); ಅಂಜಲ ಲಿಂಗೋಜಿಗಳ ಕೆಯ್ಯಲು ಕದವಿಗೆ ಕಬುನದ 
ಕೆಲ್ಸಗಳನು ಮೂಡ್ಸಿ (ಎಕ. ೫ (5), ಮುಳಬಾ. ೩-೧೦ ; 1430). ಕದ: 
ಕೆತ್ತ ಕದ ತೆಗೆಯದು (ಕುವ್ಕಾ ಅ. ೧೨-೭); ಬೆಚ್ಚಿ ಗೋವಳೆರೆಲ್ಲ (10 
ಮನೆಯ ಕದಂಗಳ ಹೊಚ್ಚಿ ಕೊಳಲು ನಡೆತಂದು (ನೇಮಿಸಂ. 
೧೫-೧೧೩) ; ಕದವ ಮುಚ್ಚಿದಳಿದಕೋ ಚಲುಕ ಅಲ್ಲಾಡುತಿದೆ (ಪುರಂದ. 
೨-೯೬-೧); ಕದ ತಿಂಬುವನಿಗೆ ಹಪ್ಪಳ ಈಡೇ? (ಗಾಡಿ). ಕದಹ್ಯು: 
ಸುರಸದನದ 'ಕದಹುಗಳವೆಯ್ದೆ ತೆಜಕಿದುವು (ಶಾಂತೀಶ್ವ. ೬-೧೦೯); 
ಎಲೆ ಭವಿಷ್ಯಾನುರೂಪೆ ಕದಹಂ ತೆಜ್‌ಯೆಂಬುದು ವಾಮಪದಾಬ್ಜ |13 
ದಿಂದವೆ ಕದಹ ತೆಗೆದನು ಮುಖದ ನಿದ್ರೆಯ ದ್ರುಷದಭೂಪತಿಯ 
(ಸಂಭಪ. ೧೮-೧೦೦). 
[ದೇ. | ತಮಿ. ಕದವ, ಕದವು; ಮಲ. ಕದಹು, ಕದಗು ; ತೆಲು. 
ಗವನು, ಗವಕು ನ ಪುರದ್ವಾರ, ಗೋಪುರ] 
ಕದವ "ಕದವ? ನೋ. 20 
ಕೆದವೆ, ಕದಬ್ಮೆ (ನಾ). ತೆಂಗಿನ ನಾರು; ಜುಂಗು: ಅಡಿಗೆಮನೆ 
ಸಾಮಾನುಗಳನ್ನು * ೬ ಸಾಬೂನು ಇಲ್ಲವೆ ಸೀಗೆಪುಡಿ ಉಪಯೋಗಿಸಿ, 
ಕದವೆಯಿಂದ ತಿಕ್ಕಿ ತೊಳೆದು, ತಕ್ಷಣ ಅವನ್ನು ಒರೆಸಿ ಇಡಬೇಕು 
(ಗೃಹವಿ. ೧೭೩). ಕದಬೈ: ಇದೀ ಶ್ಮಶ್ರುಸಂಕಟವಾದಕ್ಕೋ, ವಿಪರೀತ 
ವಾಗಿ, ಕರಿಯ ಚಾಮರದ ಚವುರಿಯ ತುರುಗುಂಗೂದಲಂತೆ-ಕರಂಗಿ!25 
ಕಳ್ಗೆದ ಕದಬೆಯ ಗುಂಜಿನಂತೆ- ರೂಕ್ಷತೆಯ ಕಡುಗಪ್ಪಾಗಿ ಗೋಳಾಡುತ್ತಿ 
ರುವುದು (ಮಂತ್ರಶ. ೯೨-೧೯). 
ಕದನೆಹಾಸು - ಜುಂಗಿನಿಂದ ಅಥವಾ ನಾರಿನಿಂದ ಮಾಡಿದ | 
ಹಾಸಿಗೆ. (ಡೇ. ॥ ತಮಿ. ಕದನ್ಬೈ] | 
ಕದಹು, "ಕೆದುಬ್ಬು” ನೋ. 30 
ಕೆದಹ್ಮು "ಕದವು,' ನೋ. | 
ಇದಳ (ನಾ). ಬಾಳೆಗಿಡ: ಕಿಂತಿಣಿನಣ್ಣನಾಂತ ಕದಳಂ ಪದವಣ್‌ ಪ್ರದಿ | 
ದೀಳೆ (ಜಗವಿ. ೨-೧೫) ; ಕದಳಂ ಪ್ರೋನ್ಮಂಜುಳ ಕ್ಷಮೆಯೊಳಗೆ ಖೆಜು 
ವಡೆದು ನಿಲಲ್‌ (ಉದ್ಭದೇ. ೨-೨೩); ತಿಂತಿಣಿವಣ್ಣಳಾಂತ ಕದಳಂ 
ಬೀಡೆವಣ್‌ವರಿದ ದಾಡಿಮಚಯಂ (ಚೆಬಪು, ೧-೨೨). $5 
[ಸಂ. ಕದಲ] | 
ಕದಳ್ಳಿ, ಕದಲೆೆ (ನಾ). ಗುಂಪು; ಸಂದಣಿ; ಸಮೂಹ: “ಗೊಂದಣಿ! 
ತೆರಳ್ಳೆ ಸಾಲೊಬ್ಬುಳಿ ಹೊರಳಿ ಬಳಗ ದೊಂದುಳಿ ಕದಳಿ »(ಶಬ್ದಮಂ. ೫೪); | 
ಕಾಣಿದರು ಕರುಳನು ಕುಸುರಿ ಖಂಡದ ಕದಳಿ ಮೈಗಳ ಚೂಣಿ ಮಲಗಿತು | | 
ತಾಜುಥಟ್ಟಿನಲಿ (ಕುವ್ಯಾದ್ರೋ. ೧೭-೨೧). ಕದಲೆ: “ಬಂಬಲ್‌, [40 


5 


40 | 
| 


ತುಲುಗಲ್‌'... ಹೊರಳಿ, ಕದಲೆ... ಗೊಂದಣಿ (ಉಂದಲ್‌)- ಈ; | 
೪೦ ಸಮೂಹಂ? (ಕಕಸಾ. ೧೧-೨೨೨), *ಕದಲೆ ಜಂಗುಳಿ ಪಸರಂ 
| 


ಬಿಂದಮೊಟ್ಟಿಜೆಯು ಶಿಂತಿಣಿ? (ಕವಿಕಂ. ೧೦೫). "ಕದಲೆ 
ಗದಿರ್‌' ಪರಾ. 
(ದೇ. ॥ ತಮಿ. ಕದಟ್‌ - ವಿಫುಲವಾಗಿರು, ತುಂಬಿರು] 
ಕದಳ್ಳಿ "ಕದಲಿ' ನೋ. 


ಕದೆಅು 


ಕದಳಿಕೆ (ನಾ). ಆನೆಯ ಮೇಲೆ ನಿಲ್ಲಿಸುವ ಪತಾಕೆ, ಧ್ವಜ: 
ಮೂಡಿಗೆಯ ಕ ದಳಿಕೆಯ ಕಂಡ [ಪಾಠಾಂ. ಜವನಿಕೆಯ ಕಂದ, 
ಜವನಿಕೆಯ ಕಂಡ]ಪಟಂಗಳುಮಂ (ಪಂಪಭಾ. ೫-೪೭ ವ); ಕರಿಯ 
ಬಿಳಿಯ ಮುಲ್ಲರಿಯ -ಪುಲ್ಲಿಯ ಕದಳಿಕೆಯ ಕೆಡುಪಿನಿಂ (ಅನ ಂಪು. 
೧೪-೬ ವ); ನಡುಗೆ ಧರಾತಲಂ ಕದಳಿಕಾ ಪರಿಘ ಪ್ರತಿಘಾತದಿಂ 
ಮುಗಿಲ್‌ ಪಡಲಿಡೆ... ಕೀಜಕಿ ತಾಗಿದುವೆರಲ್ಬಿಡೆಯಾನೆಗಳಾನೆಯೊಳ್‌ 
(ಪಂಠಾಮಾ. ೧೩-೭೫) ; ಕದಳಿಕೆಯ ಪೊಯ್ಲೊಳಂಬರ ನದಿಯಿಂ ನೊರೆ 
ವಿಂಡು ಬಂದು ಮಂಡಳಿಸಿತ್ತೀ ರದನಿಯ ಮೇಲೆನೆ ಹರಿಗೊಪ್ಪಿದುದಾನೆಯ 
ಮೇಲೆ ಪಿಡಿದ ಧವಳಚ್ಛತ್ರಂ (ಜ ಗವಿ. ೧೪-೫೧); ಬಿಗಿದ ಆಕಿಂಚೆಯಂ 
ಮೊಗವರಿಗೆ ಕದಳಿಕೆಯ ಗಳೆ ನಿಂದ ಸಬಳಿಗರು (ಸೋಮಚ. ೫-೩೦); 
ಚಲಿತ ಘಂಟಿಗಳಲುಗುವ ಕದಳಿಕೆ ಸುತ್ತ ಮಿಳಿರ್ವ ಅಂಚಿಕೆಯ ರುಲ್ಲಿ 
ಗಳೂ (ವರ್ಧಚ. ೫-೧೦೫). (ಸಂ. ಕದಲಿಕಾ] i 
ಕೆದಳೀಗರ್ಭ (ನಾ). ಬಾಳೆಯ ಮೋತೆಯ ಒಳಭಾಗ: ಕದಳೀಗರ್ಭ 
ಶ್ಶಾಮಂ ಮೃದುಕುಟಲ ಶಿಕೋರುಹಂ (ಆದಿಫು ೧-೨೯). 
[ಸಂ. ಕದೆಲೀಗರ್ಭ (ಕೆದಲೀ * ಗರ್ಭ)) 
-ಈದಳೀ೨ಘಾತ (ನಾ). ೧. ಒಮ್ಮೆಗೇ ಕಡಿದು ಬೀಳುವಂತೆ ಬಾಳೆಯ 
ಗಿಡಕ್ಕೆ ಹೊಡೆದ ಏಟು. ೨. [ಜೈನ] ಅಪಮೃತ್ಯು ; ಅಕಾಲ 
ಮೃತ್ಯು: ಕವಳೀಘಾತಂ ಜೀವಕ್ಕೆ ದುರಿತದಿಂದಕ್ಕುಮೆಂಬುದರ್ಹ 
ನ್ಮತಮಂತದು ಮಾಣ್ಣಿರೆ ಬೇರ್ವೆರಸಾದುದು ಜಿನನೀಘಾತಿಗಳ್ನೆ ಕದೆಳೀ 
ಘಾತೆಂ (ಶಾಂತಿಪು. ೧೧-೧೧೨) ; ತ್ರಿದಶೋಪಸರ್ಗಮಂ ಬಗೆಯದೆ ಕುಲ 
ನಗದಂತೆ ದೇಶಭೂಷಣ ಮುನಿಪರ್‌ ಸದಮಲ ಶುಕ್ಲಧ್ಯಾನದೊಳುದಾತ್ತ 
ರಿರೆ ಘಾತಿಗಾಯ್ತು ಕದಳೀಘಾತಂ (ಪಂರಾಮಾ. ೮-೪೯). ೩, [ಜೈನ] 
ಆಹಾರಪಾನಾದಿಗಳನ್ನು ಬಿಡುವುದರಿಂದ ಆ ಯುಷ್ಯ ಕಡಮೆ 
ಯಾಗುವುದು: ನಿರೋಧಮುಮಾಹಾರನಿಕೋಧಮುಮೆಂಬೀ ಹೇತು 
ಗಳಿಂದಮಾಯುಷ್ಕಂ ಖಂಡಿಸಲ್ಪಡುಗುಮದು ಕದಳೀ ಘಾತಮೆಂಬು 
ದಕ್ಕುಂ (ಗೊಮ್ಮಸಾ. ೯-೧). [ಸಂ. ಕದಲೀಘಾತ (ಕದಲೀ + ಘಾತ) 
ಕದಳೀದಳೆ (ನಾ). ಬಾಳೆಯ ಎಲೆ: ಮಳಯಜ ರೆಸಲುಳಿತ ಕದಳೀದಳ : 
ವ್ಯಜನ ಮಂದಮಾರುತಾಂದೋಳನದಿನೆಂತಾನುಂ ಮೂರ್ಛೆಯಿಂ 
ದೆಟ್ಕೀಆಕಿಸಿ (ಆದಿಪು. ೩-೨೩ ವ).; ತನಯನಂ ಕದಳೀದಳಕ್ಕೆ ಕಳುಪಲ್‌ 
ಬಂದು ನಿಂದಿರ್ದು ಬಾಳೆಯೆಲೆಯಂ ಕೊಯ್ವುತಿರಲಲ್ಲಿ (ಇಳ್ಳಿರ ದೇ. 
೫೪-೧೪). (ಸಂ. ಕದಲೀದಲ (ಕದಲೀ * ದಲ)) 
ಕೆದಳೀಪತ್ರ (ನಾ). - ಕದಳೀದಳೆ: ಕದಳೀಪತ್ರದ ಗುಣ ... ಅನ್ನದ 
ಮೇಲೆ ಅತ್ಮಪೇಕ್ಷೆಯೂ, ಸಿತ್ತಶಾಂತಿಯೂ ಆಗುವುದು (ಸಕವೈ. ೪೬). 
[ಸಂ. ಕದಲೀಪತ್ರ (ಕದಲೀ 4 ಪತ್ರ)] 
ಕದಳೀವನ (ನಾ). ೧. ಬಾಳೆಯ ತೋಟಿ: ಗಜಸೇನೆ ಕದಳೀವನವಲೇ 
ಕಲಿಭೀಮ ದಿಗ್ಗಜಗಾಢ ಪದಹತಿಗೆ (ಕುವ್ಯಾಗ. ೧-೫೫). ೨. ಶ್ರೀಶೈಲ 
ದಲ್ಲಿರುವ ಒಂದು ಬಾಳೆಯವನ : ಕದಳೀವನಕ್ಕೆ ನಡೆಗೊಂಡನಲ್ಲಮ 
ದೇವ (ಪ್ರಭುರ. ಹ. ೪೬೨-೩೩೭). (ಸಂ. ಕದಲೀವನ (ಕದಲೀ + ವನ)] 
ಕದಳೀಸಂಡ (ನಾ). ಬಾಳೆಯ ಗಿಡಗಳ ಹಿಂಡು, ಸಮೂಹ: 
ಅತಿನಿಬಿಡ ಬಾಳ ಕದಳೀಷಂಡಂಗಳಂ ವನದುರ್ಗಂಗಳಿಂದೆ ಪಡಲ್ವಡಿ 
ಸಿಯುಂ (ಆದಿ ಪು. ಆ-೪೧ವ); ಆ ಮಹಾದ್ರಿಯ ತಪ್ಪಲಲಿ ನಿಸ್ಸೀಮ 
ಕದಳೀಸಂಡದಲಿ ರಘುರಾಮನಾಮ ಸುಧಾಭೀಷೇಕ ಸಮಗ್ರ ಸೌಖ್ಯದಲಿ 
ಭೀಮವಿಕ್ರೆಮನಿದ್ದನು (ಕುವ್ಕಾಅ. ೧೦-೧೨). 
[ಸಂ. ಕದಲೀಸಂಡ (ಕದಲೀ + ಸಂಢ)) 
ಕೆದಯಿ (ಕ್ರಿ). ಗದರು (?); ಇಆ ಬಡಿ ನೂಂಕು ಕಟ್ಟು ಕದಜಕಿ 
ಬೊಡಮಾಗದು ಪೋಗಲೆತ್ತಲು 0 (ಲೋಕೋಸ. ೧೨-೧೧೦). [1] 


ಕದಲಕೆಲಟರನಿ 


ಕದಲಕಟನಿ (ನಾ). ಒಂದು ಊರಿನ ಹೆಸರು : ಕದಟಕಟನಿಗ್ರಾಮಂ 
(ಎಕ. ೫111, ಸೊರಬ. ೩೩-೨ ; 420). [1] 

ಕದಾಚಿತ್‌ (ಅ). ಒಂದು ವೇಳೆ; ಯಾವಾಗಲಾದರೊ ಮ್ಮ: 
ಕದಾಚಿತ್‌ ನಿನಗೆ ಪ್ರೇಮಭಂಗವಾದರೆ...2 (ಮುಕ್ತಿ. ೫೨); 
ಕದಾಚಿತ್‌ ಹಿಂದಿನ ಕಾವ್ಯಲಕ್ಷಣಕಾರರು ತೋರಿಸದೆ ಬಿಟ್ಟರುವ 
ಯಾವುದೋ ಒಂದು ಕಾವ್ಯದ ಪ್ರಕಾರ - ಲೇಶವು ಸಿಕ್ಕಿದರೂ 
(ಧ್ವನ್ಯಾಲೋ. ೮). (ಸಂ. 

ಕದಾಪಿ (ಅ). ೧. ಒಮ್ಮೊಮ್ಮೆ; ಕೆಲವುವೇಳೆ. ೨. ಆಗಾಗ. 
&. ಎಂದಾದರೂ; ಯಾವಾಗಲಾದರೂ: ಪಂತರು ಕದಾಸಿ 
ಅಸತ್ಮ ವದಸೂದಿಲ್ಲಾ (ದೀಪಹ. 11, ೨೬). [ಸೆಂ.] 

ಕದಾಯಿ "ಕಥಾಯಿ' ನೋ. 

Aಕದಿ (ಕ್ರಿ). ಕಳವುಮಾಡು; ಅಪಹರಿಸು: ಹೋದರೆ . ಅರಮನೆಗೆ 
ಹೋಗಿ ಕದಿಯಬೇಕು. ಇಲ್ಲದಿದ್ದರೆ ಸುಮ್ಮನಿರಬೇಕು (ಪಂಚಾಮೃ. ೩೫). 

[೬ ಕಳ್ಕ್‌./ ತುಳು. ಕದಿಪು, ಕದುಪು, ಕದ್ದು - ಕಳವು] 

ಕದಿ (ಕ್ರಿ). ಆಕ್ರಮಿಸು; ಸೆರೆಹಿಡಿ; ಕಸಿದುಕೊಳ್ಳು (?) : ಬಲ್ವಡೆ 
ಸುದ್ರಕನ್‌ ಪ್ರಳಯಧನಿ ಮುತ್ತಿ ಅಣಿಯಂ ಕದಿವೊಂಗಂ ಚಲಮಅಕಿ 
ಪೊಂಗಂ ಆಯ್ಕುವೊಂಗಂ ಕುಡಲಪ್ಪೊಂಗಂ ಒರ್ಬ್ಬನೊ ಆಚಾರ್ಜ್ಶಂ 
(ಎಇ. XXIV, ೨೬-೮ ; 885). [?] 

ಕದಿಕ (ನಾ). ಕದಿಯುವವನು; ಕಳ್ಳ; “ತುಡುಗ” (ಜಾನಕೋ. 
೩೪). [ಕದಿ, + -ಕ್ಕ) 

ಕದಿಕಿ (ನಾ). ಕಳವು ಮಾಡುವವಳು; ಕಳ್ಳಿ (8). [ಕದಿಕ+ -ಇ್ಯ] 

ಕದಿಕೆ (ನಾ). ಹುಲ್ಲಿನ ಉಗ್ರಾಣ: ಹೊಲದಲ್ಲಿ ತುಂಬಿದ, ತಲೆ ಎತ್ತಿನಿಂತ 
ಹೊಂಬಣ್ಣದ ಪೈರು ಮನೆಯಂಗಳ ಸೇರಿತು. ಕಣಜ - ಕದಿಕೆ (ಹುಲ್ಲಿನ 
ಉಗ್ರಾಣ) ಯನ್ನೂ ಸೇರಿತು (ಬಣ್ಣಮಾ. ೧೪೦). [(«- ತುಳು. ಕದಿಕೆ) 

ಕದಿನ "ಕದಿನಿ? ನೋ. 

ಕದಿನಿ, ಕದನಿ, ಕದಿನ (ನಾ). ಉತ್ಸವ ಕಾಲದಲ್ಲಿ ಉಪಯೋಗಿಸುವ 
ಒಂದು ಬಗೆಯ ಫಿರಂಗಿ: ಗರ್ನಾಲು, ಕದಿನಿ ಮೊದಲಾದ "ಮದ್ದು 
ಗುಂಡುಗಳ ಸದ್ದೂ ಕೇಳ ಬಂದಿತು (ಕಾನೂರು. ೪೬೫) ; ಹೊಲೆಯರೂ 
ದೀವರೊ ಕದಿನಿಗಳಿಗೆ ಮಸಿಹಾಕಿ ಕುಟ್ಟುವ ಕೆಲಸದಲ್ಲಿ ತೊಡಗಿದ್ದರು 
(ಮಲೆಮ. ೬೩೮) ; ಗರ್ನಾಲು, ಕದಿನಿ ಕೇಳಿಸುತ್ತದೆ ಎಂಬಾಗೆ ವಾದ್ಯದ 
ಸ್ವರವೂ ಕೇಳಿಸಿತು (ಸ್ಪಸ್ನಹೊ. ೨೯೧). ಕದನಿ: ಆ ಗಂಟಿಗಲಾಟಿಯಲ್ಲಿ 
ಕದನಿ ಹೊಡೆದರೂ ಸಹ ಕೇಳಿಸುವುದಿಲ್ಲ (ಕಾನೂರು. ೧೨). ಕದಿನ: 
*ಹಬ್ಬದಕಾಲದಲ್ಲಿ ಹಾರಿಸುವ ಸಣ್ಣ ಫಿರಂಗಿ (ಸಿಂಿಕೋ. ೯೨). 

[ಜೀ. ॥ ತುಳು. ಕದಿನೊ) 

ಕದಿರ್‌,, ಕದರ್ಕು, ಕದಿರ್ಯು (ನಾ). (ಧಾನ್ಯದ) ತೆನೆ, ಹೊಡೆ; 
ಕಣಿಶ: *ಕದಿರೆಂದೆನೆ ಭಾನ್ಮದ ತೆನೆ” (ಕವಿಕಂ. ೨೩೨); ಪೂ ಕದಿರ್‌ 
ಮಿಡಿ ದೋರೆ ಪಕ್ಟಫಲಸಂತತಿಯಿಂ ದೊರೆವೆತ್ತು ಮಾಮರಂ (ಪುಣ್ಯಾ ಸ್ರ. 
೩-೭೫); ಬಿತ್ತೊಂದರ್ಕೆ ಐವತ್ತಆಂ ಪೊಲಿನರ್ಪ ಕದಿರ ಬೆಳೆಯ 
(ಕಾಮಾಶ್ವ. ೧೦೧-೨೧). ಕೆದರು: ಭತ್ತದ ಗಡ್ಡೆ ತುಂಬ ಪೋಲು 
ಕದರು. ಕದೆರಿನಲ್ಲಿನ್ನೂ ಹಾಲು ತುಂಬಬೇಕು (ಮೂರುದಾ. ೨೦೭). 
ಕದಿರು: ಕಂದ ಕದಿರು ತುಂಬೆ ಲೊಕ್ಕಿ ಸಹ (ಸೌಇಎ. ೧೯೨೯, 
ಮಂಗಳೂ. ೪೬೯-೧೭ ; 1370) ; ಕದಿರು ಜಲ ಪಾಷಾಣ ಸಹೆ ಮೂಲ 
ಧಾರೆಯನುಯೆರದುಕೊಟ್ಟು (ಎಇ. ೫೫, ೮-೪; 1556); ಕದಿರನ್ನು 
ಮೊದಲಬಾರಿಗೆ ಕೊಯ್ಲು ತಂದು, ಹೊಸತು ಊಟ ಮಾಡುವ ಸಂಪ್ರ 
ದಾಯ ಒಂದು ದೊಡ್ಡ ಹಬ್ಬ (ಜಾನಗೀ. ೮೭). 

[ದೇ. | ತಮಿ. ಮಲ, ತುಳು. ಕದಿರ್‌; ಕೊಡ. ಕದೀ) 


೧೪೮೦ 


40 


ಕೆಡಿರುಗಡೆ 


ಕಿರ್‌, ಕದಿರು (ನಾ). ೧. ಕಿರಣ: “ಕದಿರೆನೆ ಕಿರಣಂ ” (ಕರ್ಣಾನಿ. 
೪೭) ; ಕದಿರ್ಗಳೊಳೆ ತುಜುಗಿ ಮೂಡಿದನುದಯಾದ್ರಿ ಯೊಳರುಣ ತರುಣ 
ಕಿರಣಪ್ರಸವಂ (ಕಾವ್ಯಸಾ. ೮೭೦ ಶೂದ್ರಕ); ಕೆಂಬಲ್ವೆಳಗು ಮೂಡು 
ವೆಳನೇಸರ್ಗದಿರನಣಕಿಸೆ (ಸದ್ಮರಾ. ೬-೧೦೧) ; ದೀಪಾಳಿ ಕತ್ತಲೆಯ 
ಭಯಕಂಜಿ ನೇಸರಗದಿರ್ಗಳಡಗಿದುವೊ ಮಜಕೆಯೊಳೆಂಬಂತೆ ಸಾಲ್ವಿಡಿ 
ದೊಪ್ಪುತೆ (ಸೌಂದಷು. ೧೭-೧೭). ೨. ಕಾಂತಿ; ಹೊಳಪು: *ಕದಿರ್‌ 
ಮಿಂಚು ಡಾಳ ಹಬೆ ಪೊಗೆರಿಂದೆನೆ... ಕಾಂತಿಯೆನಿಕ್ಳುಂ3 (ಕವಿಕಂ. 
೧೦೦); ಮಿಂಚುಗಳ ಕದಿರ ಪರಪುವಂಬಕಗಳಿಗೆ ಕಾಡಿಗೆಯನೆಚ್ಚುತ 
(ನೆಂಕಾರಾ. ೫-೨-೩೯). "ಕದಿರೇಯು? ಪರಾ. ಕದಿರು: ೧. ಪುಡಿ 
ದೊಪ್ಪಿದವು ರನ್ನ ಮುತ್ತು ನೀಲಗಳಿಂದ ಕದಿರು ಮುಕ್ಕಣ್ಣನಿದಿಕೊಳು 
(ಕುರಾಸಾಂ. ೩-೧೦೦). 
[ದೇ. | ಶಮಿ. ಮಲ. ಕದಿರ್‌] 
ಕದಿರ್ಕ್‌, ಕದರ್ಕು, ಕದಿರು, ಕದುರು (ನಾ). ಮರದಿಂದ ಅಥವಾ 
ಲೋಹದಿಂದ ಮಾಡಿದ ನೂಲು ತೆಗೆಯುವ ಕಡ್ಡಿಯಾಕಾರದ 
ಸಾಧನ: ಕರಟದ ಕದಿರಂತೆ ತಿಣ್ಣನೆತಿರುಗುತ್ತುಂ (ಧಮಾ ೯ ಮೃ. 
೨-೧೧೨); ಆ ಕದಿರ ಕಡ್ಡಿಯಂ ನೀರೊಳಿಕ್ಕಿ ಆರ್ದಿದಾಗಳ್‌ (ಪುಣ್ಯಾ ಸ್ರ. 
೩-೩೧ ವ); ಬೆರಳುಗಳನದ್ದಲು ಕದಿರ ತೋರಡೊಳಗೆಳೆಯಾಗಲ್‌ 
(ಸೂಪಕಾ. ೧-೪೨). ಕೆದರು: ಅರಕಾಸಿಗೆ ಒಂದು ಕದರನೆ ಹೂಡಿ 
ಎಂಟಿಳೆಯದೊಂದು ರಾಟೆಯ ಪಿಡಿದು (ನಾಪದ. ೧೪೧); ಕೆದೆರಿನಿಂ 
ನೂಲು ತೆಗೆಯುವುದರಲ್ಲಿ (ನನ್ನಜೊ, ೧೦). *ೆದಿರ್ಕು: ಅಜಕಿವೆಂಬ 
ಕದಿರು ಭಕ್ತಿಯೆಂಬ ಕಯ್ಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು 
ತುಂಬಿತ್ತು (ಕವಿಡ.1, ೨೩೪ ಕದಿರಕಾಯಕದ ಕೆಮ್ಮವ್ವೈಯ ವಡನ) ; 
ಹಂಜಿಯಂ ಕೆದಿರೆಲಮರಿಸಿ ಪಿಡಿದು ನೂಲುತುಂ (ಶರಚ. ೪೭). 
ಕದುರು: ಕದುರು ಮುಜಯೆ ಏನೂ ಇಲ್ಲ (ವಚಶಾ. 1, ೩೧೩); ಮನೆ 
ಯಾದುದು ಪೇರಡವಿಯಾಯಿತ್ತು ಕದುರ ಮೊನೆಯಾಯಿತ್ತು (ವೀಕೈಷು. 
೬-೫-೧). 
[ದೇ. ॥ ತಮಿ. ಮಲ. ಕದಿರ್‌; ಶುಳು, ಕದ್‌ರ್‌; ತೆಲು, 
ಕದುರು] 
ಕದಿರ (ನಾ). ೧. ಒಂದು ಜಾತಿಯ ಮರ; ಕಾಚಿನ ಮರ; ಖದಿರ: 
“ಬಕಾರಳ್ಳೆ ಕಕಾರಂ ... ಖದಿರ - ಕದಿರ” (ಶಮದ. ೨೫೫ ಪ್ರಯೋ) ; 
ಕದಿರ ಕಾಪ್ಟವ ಘಟ್ಟಿ ಯಾಗಿಹುದೆಂದು ವಾನರವೂ ಬಿದಿರ ಕೊನೆಯಿಂ 
ಹಾರುತಿರುವಾಗ ಹಿಡಿದು (ವಿನೇಭ. ೪-೧೫). ೨. ಕಾಚು: ಕೆಂದಮೂಲ 
ಕದಿರ ಶಾಕ ಪುಷ್ಪಫಲಾದಿಗಳಂ. - -ತೊಟಕ್‌ವುದಿಂತು (ಶಾಸ್ತ್ರಟೀ. ೫೫-೩). 
[ಆ ಸೆಂ. ಖದಿರ] 
ಕದಿರು, (ಕ್ರಿ). ಮಿಂಚು; ಹೊಳೆ; ಪ್ರಕಾಶಿಸು: ದೇವಕೇಂದ್ರದಿ 
ಕದಿರುತಿದ್ದ ಆಶೀರ್ವಾದ ಫಲಿಪ ಸುಮಸಮಯ ಅವತೀರ್ಣವಾದಂತೆ 
(ಹೃದಸ. ೫೪) ; ಕಾರ್ಬೊನ್‌ ಕಣವೇ ಕೆಂಬೊನ್ನಾಗಿ ಕಿನಿಕಿನಿ ಕದಿರುವದು 
(ಆರಳು. ೨೬೩-೧೦). 
[ದೇ. ॥ ತಮಿ. ಮಲ. ಕದಿರ್‌ ; ತೆಲು. ಕದುರು] 
ಕದಿರ್ಕು "ಕದಿರ್ಕ್‌' ನೋ. 
ಕದಿರು "ಕದಿರ್ಕ್‌' ನೋ. 
ಕದಿರ್ಮು "ಕದಿರ್ಕ್‌' ನೋ. 
ಕದಿರುಗಡೆ (ಕ್ರಿ). ತೆನೆಬಿಡು; ಹೊಡೆಹಾಕು : ಅಲ್ಲಲ್ಲಿ ಗೆಣ್ಣಿಕ್ಕುವಲ್ಲಲ್ಲಿ 
ಕರ ನೀಡುವಲ್ಲಲ್ಲಿ ಕದಿರುಗಡೆವಲ್ಲಲ್ಲಿ ಪೂದುಂಬುವಲ್ಲಲ್ಲಿ ಪಾಲ್ಪೀವು 
_ ವಬ್ಲಲ್ಲಿ ಕಾಯಾಗುವ ..... ನೆಲ್ಲಗದ್ದೆ ಗಳತಿಮುದಂಬಡಿಸಿದವು (ಸಮ್ಮಳೌ 
[ಕದಿರ್ದು (ಆ ಕದಿರ್‌,) + ಕಡೆ) 


೧-೨೨). 


ಕದಿರುಗಿಣಿ 


ಕೆದಿರುಗಿಣಿ, ಕದರಗಿಣಿ (ನಾ). ಒಂದು ಬಗೆಯ ಪಕ್ಷಿ: ಉಜ್ಜ್ವಲ 
ವರ್ಣದ ಗರಿಗಳುಳ್ಳ ಹಲವು ಬಗೆಯ ಸಣ್ಣ ಹಕ್ಕಿ, ಕದಿರುಗಿಣಿ 
(5೬೦-186. ಇಂಕನಿ). ಕದರಗಿಣಿ: (ಕಿ). (ಕದಿರು? + ಗಿಜೆ (ವ ಗಿಳಿ)] 


ದಿರೇಲು (ಕ್ರಿ). ಹೊಳನೇರು ; ಪ್ರಕಾಶಮಾನವಾಗು; ಉಜ್ಜ್ವಲ 


ವಾಗು: ಕದಿರೇಆ್‌ದ ಕಂಜಾತಪ್ರಿಯನಂ ಪದೆದೀಕ್ಷಿಸುವಿನಕಾಂತದ 
ಕಲ್ಲೊಳೆಗುದಯಿಪ ಹಗ್ಗಿಯ ವೊಲ್‌ (ಜಯಕಾ. ೨-೬೭). 
[ಕದಿರ್‌ * ಏಜ್ಮು (೮. ಏಲ್‌,)] 

ಕದಿರ್ಗಂಫು (ನಾ). ತೆನೆಯ ಸುಗಂಧ, --ಸುವಾಸನೈೆ: ಕದಲೊಡೆದ 

ಬೆಳೆದ ಕಟನೆಯ ಕದಿರ್ಗಂಪಿಂಗೆಜಗಿ ಪಜಮೆಗಳ್‌ (ಅನಂಪು. ೧-೮೦). 
(ಕದಿರ್‌, + ಕಂಪು] 

ಕದಿರ್ಜೊನ್ನ (ನಾ). ಕಾಂತಿಮಯವಾದ ಬೆಳುದಿಂಗಳು: ಅಲ 
ರ್ಜೊಂಪಂ, ಕದಿರ್ಜೊನ್ನಂ (ಶಮದ. ೪೩ ಪ್ರಯೋ). [ಕದಿರ್ಕ್‌4 ಜೊನ್ನ] 

ಕೆದಿರ್ದುಯಿಗಲ್‌ (ನಾ). ಕಿರಣಗಳ ಸಮೂಹ, --ಗುಂಪು: 
ಪೊಳೆವಿಂದುಗಳ್ಳಿ ಬೆಂಗುಡೆ [ ಮೊಳೆದುವು ಬೆನ್ನಿಂದ]ಮೆರ್ದೆಗೆ ಕದಿರ್ದುಜು 
ಗಲೆನಲ್‌ ತೊಳಗಿದುವು ಮದನಶಿಖಿವಿಹ್ವಳ ಹೃದಯನ್ಯಸ್ತ ಹಸ್ತನಖ 
ದೀಧಿತಿಗಳ್‌ (ಕಾದಂಪೂ. ೬೦೬). [ಕದಿರ 4 ತುಜುಗಲ್‌) 

ಕದಿರ್ದೊಂಗಲ್‌ (ನಾ). ಕಿರಣಗಳ ಗೊಂಚಲು : ತಿಂಗಳ ತಣ್ಣನಪ್ಪ 
ಕದಿರ್ದೊಂಗಲೊಳಭೃಸಿಸಿತ್ತೊ ಕಾಮಬಾಣಂಗಳೊಳಾದಮೋದಿದುದೊ 
(ಡಂದ್ರಫ. ೧-೫೯); ಭೂವರರೆ ಕಿರೀಟಿರತ್ಸಡಯದೊಳ್‌ ನಿಡುಗಣ್ಣ 
ದಿರ್ಜೊಂಗಲೈದೆ ಸೌಂದರವತಿಯೊಪ್ಪು ವಾನನ ಸುಧಾರುಚಿಮಂಡಲ 
ದೊಳ್‌ (ಉದ್ಭಟಿ. ೯-೨); ತಿಂಗಳ ಕದಿರ್ದೊಂಗಲಂತೆ... ತಂಬೆಲರ 
ಬೆಡಂಗಿನಂತಿದೆ ನುಡಿ ನಿನ್ನೆ(ಕುರಾಸಾಂ. ೧-೫೯). [ಕದಿರ್‌, + ತೊಂಗಲ್‌'] 

ಕೆದಿರ್ಮಳಿಗ (ನಾ). ಒಬ್ಬಾತನ ಹೆಸರು: ಕ[ದಿ]ರ್ಮ್ಮಳಿಗ ಕೊಟ್ಟ 
ನೊನ್ನು ಲಿ(0)ಜ್ಗಳೆ ಆ[ಸು]ಪಟ್ಟಗಮೊನ್ನು ದೇಗುಲಕ್ಕೆ (ಸೌ ಇಇ. 
XI-i, ೩೫-೧೨ ; 933). [1] 

ಕೆದಿರ್ಮಿಡಿ (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ಕದಿರ್ಮ್ಮಿ 
ಡಿಯೆ ಮಹಾಜನಮಿನ್ನೂರ್ವ್ವರುಮಂ ಬರಿಸಿ (ಸೌಇಇ. XV, ೧೧೧೫ ; 
1059) ; ಊರಿಂ ಮೂಡ ಕದಿಮ್ಮ್ಮಿಡಿಯ ಬಟ್ಟಿಯ [ಬೂ]ಹನ ತೋಂಟಿ 
ದಿಂ ತೆಂಕೆ (ಸೌಇಇ, 2೧0, ೫೭-೩೦; 1084). [?) 

ಕದಿರ್ವರಿ (ಕ್ರಿ). ಬೆಳಕು ಬೀರು; ಕಾಂತಿ ಹರಡು: ಮುರಿದು ಕದಿ 
ರ್ವರಿದು ರಣಕೇಸರಿಯಂ ಸುತ್ತಿಅಿದು ಗರವಸಂಗೊಳ್ಳಬಲಾಸ್ಫುರಿತಾಕ್ಷಿ 
ರುಚಿಗಳಸಿಪಂಜರದೊಳ್‌ ಸೆಅಕಿಗೆಯ್ದು ತರ್ಪವೊಲ್‌ ಸೊಗಯಿಸುಗುಂ 
(ಲೀಲಾವ. ೧೨-೫). [ಕದಿರ್‌ + ಪರಿ) 

ಕದೀಮ, ಖದೀಮ (ನಾ). ೧. ಹಳಬ; ಪೂರ್ನಿಕ: ನೀನು ಅವರೆ 
ಕದೀಮ ಚಾಕರನಿದ್ದೀಯೇ (ರಾಜೇಂದ್ರ. ೧೮). ೨. ನುರಿತವನು; 
ಮಿಗಿಲಾದವನು; ಪ್ರಚಂಡ: ನಿಮ್ಮ ಕಾರ್ಯದರ್ಶಿಗಳಂಥ ಕದೀಮ 
ರನ್ನು ನಾನು ಹೇಗೆ ತಾನೆ ನಿಭಾಯಿಸುತ್ತೇನೆಯೋ ತಿಳಿಯದು (ರಂಗಕ. 


೧೮); ಆನಂದ ಮುಖಂಡರೆನಿಸಿದ ಕಳ್ಳ ಪೇಟಿಯ ಕದೀಮರ ಬಳಿ ವಿರೋಧ, 


ಕಟ್ಟಿಕೊಂಡ (ಮರಳಿ. ೧೧೫); ಅವರು ಎಂಥ ಕದೀಮ ಅಂತೀರಿ 

(ಪು.ನರು. ೨೯೫). ಖದೀಮ: ೨. ಹತ್ತು ಹಳೇ ಕಳ್ಳರು ಸೇರಿದರೆ 

ಒಬ್ಬ ಖದೀಮ ಇನ್‌ಸ್ಪೆಕ್ಟರು (ಕೆಲನೆ. ೧೦೭); ಅಕೌಂಟಿಗೆ ಒಬ್ಬ 

ಖದೀಮನನ್ನು ಗೊತ್ತುಮಾಡಿದ್ದೇನೆ (ಕಾಮಿಕಾಂ. ೨೩೨); ಪುಟ್ಟಿ ಮಲ್ಲ 

ಕುಸ್ತೀಲಿ "ಬದೀಮ? ಒಂದು ಸಲಾನೂ ಸೋತದ್ದಿಲ್ಲ (ಜೆಯ್ಯಮ. ೧೭). 
[«- ಅರ. ಪಾರೆ. ಒಂ. ಮರಾ. ಕದೀಮ್‌ ಎ ಹಳೆಯ, 

ಪುರಾತನವಾದ] 

ಕೆದುಂಬು "ಕದುಬ್ಳು? ನೋ. 


೧೪೮ಗಿ 


10 


25 


85 


40 


ಕೆದುಬ್ಮು 


ಕದುಕಿಸು (ಕ್ರಿ). ಕುಕ್ಕು; ಚುಚ್ಚು: ಕೋತಿಯವೊಲು ಬಂಧನ 
ದೊಳಿರ್ದೀ ಚೇಷ್ಟೆಯನೇ ತೋಣಜ್‌ದೆಯೆಂಬನಳ ಮಾತಿಗೆ ಕದುಕಿಸಿ 
ದಂತಾಗೆ (ನೇಮಿಸಂ. ೮-೮೦). [ಕೆದುಕು (೮ ಕರ್ದುಂಕು) + -ಇಸ್ಕು] 

ಕದುಕ (ಕ್ರಿ). ಎ ಕದುಕಿಸು: ಅಡಗ ಕದುಕಿಟದೊಟಲಿ ಕರೆದವು 
ಗಡಣವನು ಗೂಗೆಗಳು (ಕುವ್ಯಾಭೀ. ೫-೩೬); ಕೊಬ್ಬಿದ ಕಾಯವನು 
ಕದುಕಿಆದು ನೆತ್ತರ ನೊರೆಯ ಬಾಸಣಿಸಿ (ಕುವ್ಯಾದ್ರೋ. ೫-೪೮) ; 
ಮೊದಲು ಬೇಯಿಸಿದ ಬಾಳೆಯ ಹೂವನೊಂದಿನಿಸು ಕದುಕಅದು ತಿಳಿ 
ದುಪ್ಪ ಶುಂಠಿ ಬಿಳಿಯುಳ್ಳಿ ಯರೆದು (ಸೂಪಶಾ. ೪-೩೫). 

'[ಕದುಕು (ಆ ಕರ್ದುಂಕು) + ಇಟ] 

ಕದುಕು "ಕರ್ದುಂಕು' ನೋ. 

ಕದುಕುನೋಟ (ನಾ). ಕುಕ್ಕು ನೋಟ; ತೀಕ್ಷ್ಮ ದೃಷ್ಟಿ: ಕಾತು 
ರದ ಮೇಲ್ಯದುಕುನೋಟದ ಹಸ್ತಿನಿಯರು (ಭೈರನೇ. ೨-೧೫); ತನು 
ಸ್ವಲ್ಪ ಕದ£ದು]ಕುನೋಟಿಂ ಕೊಂಕುನಡೆ (ಪ್ರಭುಘು. ೪-೮೩). 

[ಕದುಕು (ಆ ಕರ್ದುಂಕು) + ನೋಟ) 

ಕದುಳೇಯು (ನಾ). ಚುಚ್ಚುವ ಗಾಯ; ಕುಕ್ಕಿ ಮಾಡುವ ಗಾಯ 
(?) : ಕೈಕಾಲೋವದೆ ಹಗಜಕಿಟ್ಟು ಚೆಲ್ಲೆಯದಿಂ ಕದುಕೇಆನಿಟಕದು. . . 
ಬಾಧಿಸಿದಂ ಜತಿರಾಯನನಾ ಖಳನು (ಜಯಕಾ. ೧೩-೪೧); ಕದುಳೆ£ಕೆ ಅ 
ತಿವಿದು ಶೂಲಜೊಳಿಕ್ಕಿ ಬಾರೆಂದು ಹೃದಯಶುದ್ಧಿಯೊಳು ಪೇಳಿದನು 
(ರಾಮವಿ. ೨೦-೧೭). [ಕೆದುಕು (ಲ ಕರ್ದುಂಕು)* ಏಜ್ಕು(< ಏಜ್‌)] 

ಕದುಫು, "ಕದುಬ್ಬು? ನೋ. 

ಕೆದುಪುು (ನಾ). ಹಿಂಡು; ಗುಂಪು; ಸಮೂಹ : ಕಾಡಾನೆಯ ಕಡು 
(ದು ಪುಗಳಿಂ ಸಿಂಹಸಂಘಾತದಿಂ ಪೆರ್ಪೆಲಿವಿಂಡಿಂ ಕಣ್ಣ ಗುರ್ವಂ ಪಡೆದು 
(ಪಂರಾಮಾ. ೭-೧೨೩) ; ಬನಕ್ಕಾಗಿ ನೆಗೆದು ಕದುಪಂ ಕೂಡಲ್‌ ಮದಗಜ 
ರಾಜಂ ನಡೆವಂದದೆ (ಚಂದ್ರಪು, ೯-೧೮); ಕಾನನದಾನೆಯ ಕೆದುಪನಿರದೆ 
[ಪಾಕಾಂ. ಕಂಡು ಕುಸಿದ ಕಡುಪನಿರೆದೆ] ಪಂಚಾನನ ಪೊಗುವ ತೆಜದೊಳು 
(ಕುಕಾಸಾಂ. ೧೩-೫೬). (ದೇ, ॥ ತಮಿ. ಕದುಪ್ಪ ; ತೆಲು. ಕದುಪು) 

ಕದುಬಿಸು (ಕ್ರಿ). ಆತುರಪಡು ; ಉತ್ಸಾಹಿಸು: ಮದಗಜದ ಸಮ್ಮುಖಕೆ 
ನಡೆದುಆಕ ಕದುಬಿಸುತೆ ಕೈನೀಡಿ ಕರೆದಗ್ಗೆದ ಹಲಾಯುಧ ನಿಂದನು 
(ಅಕ್ರೂಡ. ೭-೨೬) ; ಉರುಬಿಂ ಮಾಟ ಕದುಬಿಸುತ ಕುರಿತೆಡೆಯಲ್ಲಿ 
ನಿಲ್ಲಿಸುತ (ಕೃಷ್ಣವಿ. ೫-೧೮). * [ಕೆದುಬು, * -ಇಸ್ಕು] 

ಕದುಬ್ಮು, ಕದಹು,, ಕದುಂಬು, ಕದುವು, (ಕ್ರಿ). ೧. ಒತ್ತು; 
ಅದುಮು ; ಹಿಸುಕು: ಸದಾಶಿವನ ಪೂಜಿಸುವೆನೆಂದು ಹೋದಡೆ 
ಕದುಬಿ ಹಿಡಿವನಯ್ಶಾ ಸಕಲವಿಪತ್ತುಗಳು (ಗಣಭಾ. ೩೬೫ ಜೆನ್ನವೆ) ; 
ಮೃದುರತಿಯಿಂದ. ಪದ್ಮಿನಿಯ ಭೋಗಿಸಿ... ಕದುಬಿ ಚಿತ್ತಿನಿಯ ನೆರೆದು 
ಮಂದರತಿಯಿಂಜೆ: ಹದಗೊಳಿಸಿದನು ಹೆಸ್ತಿನಿಯ (ಭರಚ. ೧೫-೮೪); 
ಬೆಟ್ಟ ಗಳನೊತ್ತಿ ಕರದಿಂದ, ಕದುಬಿದರುಂಟಿ (ಜೈಮಿಭಾ. ೨೩-೨೧). 
೨. ಮುಸುಕು; ಮುತ್ತು; ಆವರಿಸು ;?ವ್ಯಾಪಿಸು : ತಿಮಿರೆವ ಕದು 
ಬುವ ಮಾರ್ತಾಂಡನಂತೆ (ಎಕ. ೩11, ಪಾವುಗ. ೪೬-೩೧; 1670); 
ಕದುಬಿದವು ತಂಬಟದ ದನಿ ದಿಗುಸದನವನು (ಕುವ್ಯಾದ್ರೋ. ೪-೧೩); 
ಕಾವಳ ಕದುಬಿಶಿನಮಂಡಳವನು (ತೊರರಾ. ೩-೫-೯); ಒದಗಿ 
ಫೂಚಂಡಿನೊಳ್‌' ಕದುಬಿ ಕಾಶ್ಮೀರದೊಳ್‌ ಪದೆದು ಬಾವನ್ನ ಪಂಕದೊಳು 
(ಭೈರಸೂ. ೨೮೦-೪೪). &. ಆತುರಪಡು ; ದುಡುಕು : ಆಪುರದಬಳೆ 
ಯರೆಲ್ಲರು ಕದುಬಿ ಕಂದರನೊಡೆಹಾಯಿದು ಮುದದಿ ಮಾಳಿಗೆಗಳನೇಣಕಿ 
ನೋಡಿದರು (ಅಂಜ ಚ.- ೧೧-೨೭೮); ಹಿಂದಣವರು ಬೆಬ್ಬೆದೋಜುತ 
ಕದುಬಿ ತಿವಿದರು (ನಾಗಕು. ೭-೧೫); ಮುದವೇಇಕಿ ಮೊಗಸಿರಿವಡೆದು 
ಕದುಬಿಯವನ 'ಸೇವೆಗನುವಪ್ಪ ವಸ್ತು ವನೊದವಿಪುದು (ಹದಿಬ. ೩-೧೧). 


ಕದುಜ್ಮು 


೪. ತಳಮಳಿಸು; ಗಾಬರಿಯಾಗು : ನಡೆನಡೆಯೊಂದು ಕದುಬಿ ಹರಿ 
(ಪಾಠಾಂ. ಗುದುಕಿ ಹರಿ, ಕುದುಕಿಕ್ಕಿ] ಹರಿದತ್ತಲಿತ್ತ ದಾರಿಯನಆಸುವ 
ನಿತಕೆ (ಹಚಕಾ. ೧೦-೮) ; ಕದುಬುನ ಕರಣದ ಚಿಂತೆ ನಿನ್ನೆದೆವನೆಯೊಳು 
ನಿಲ್ಲದಂತೆ ಸದಮಲ ಸದ್ಗುಣವಂತೆ ಎ. ನೀ ಬಾರೆ ಚಿತ್ಕಾಂತೆ ( ಶಿವಗೀ. 
೧೭೭-೮೭೧) ; ಅದರ ರೆಭಸಕೆ ನಿಲ್ಲಲರಿಯದೆ ಕದುಬಿ ಕಮರಿಯ ಬಿದ್ದ 
ಪಶುಗಳು ಪದರಿ ತಲ್ಲಣಗೊಂಡು (ಗೋಹಾಡು. ೫೧). ೫. ಹೊಟ್ಟಿ ಕಿಚ್ಚು 
ಪಡು; ಅಸೂಯೆ ಸಡು ; ಕರುಬು: ಬಳೆದುದು ಸಿರಿಯೆಂದು ಕದುಬಿ 


ಮುಗಿದುದು ಕುಮುದಂ (ಚಂದ್ರಭ್ಯು. ೧೧-೨೦). ೬. ಅಧಿಕವಾಗು ; | 


ಅತಿಶಯವಾಗು : ಮದಕರಿಗಳ೯' ಮದವುಡುಗಿ ಕಣ್ಣೀರನು ಕದುಬಿ 
ಸುರಿದವಂದಿನೊಳು (ಅನ ಂ ಚ. ೨೩-೪೬). ೭. ಆಕ್ಷೇಸಿಸು; ಪ್ರತಿ 
ಭಟಸು : ಕದನಕೆನ್ನೊಳು ಕೈದುಗೊಳ್ಳೆಂದು ಕೋಪದಿ ಕದುಬಿದನಾ 
ಸಿಂಹಚೂಡ (ಅನಂಚ. ೧೭-೫೪) ; ಎರ್ಜಿಗೆಟ್ಟು ದೇವಿಯಂ ದೋಷಿ 
ಯೆಂಬರೆ ಜೀಯ ಪದುಳವಿಹುಡೆಂದು ನಿನಯದೊಳಗ್ರಜಾತನಂ ಕದುಬಿ 
ನುಡಿದಂ ಭರೆತಂ (ಜೈಮಿಭಾ. ೧೮-೫೩). ೮. (ಗೂಢಲಿಸಿಯನ್ನು) 
ಓದು, --ಅರ್ಥೈಸು (7): ಇದು ಸಂಗಮೇಶ್ವರ ನಿರೂಪವಲ್ಲದೆ 
ಮಾಣದದಅ ದೆಸೆಯಿಂ ಸೂಕ್ತಸೂಕ್ತವಾಗಲಿ ಲಿಪಿಯ ಕದುಬುವೆನೆನುತ್ತ 
ತನ್ನೊಡನೆ ಬರೆನವಕೊಳೊಯ್ಯಾನೆ ಪ್ರಸಂಗಂಡೆಗೆದನು ( ಸಿಂಗಿರಾ. ೭-೧೩). 
ಫೆದಹು, : ೬. ತುಣುಗಿರ್ದ ಬಾಂಬೊಳೆಯ. . .ನೆಅಕಿದಿಂಗಳಂತಿರಲ್ಯವು 
ಕದಹಿ ಸರಿಯಲ್‌ (ಲಿಂಗಪು. ೧-೩). ಕದುಂಬು: ೩. ವೀರಜಂಭ 
ರಾಜಂ ಮುಂ ಬಲದೊಳ್‌ ಕದನಕ್ಕೆ ಕಡಂಗಿ ಕದುಂಬಿ' ಸನ್ನದ್ಧನಾಗಿ 
ಸಂಭ್ರಮಿಸಿ (ಹಮ್ಮಾಾರ. ೩-೩೫ ವ). `ಕದುಪು, 1,೩. ಕನಸಿನೊಳಂ 
ಮನಸಿನೊಳಂ ಜನಪತಿಯಂ ನೆನೆದು ಕದುಪಿ ಕಾತರಿಸುತ್ತಿಂ (ಬೀಳವಂ. 
೨-೮೮). [ದೇ.॥ ತನಿ. ಕದುವು ; ತುಳು. ಕದಿಯ ; ತೆಲು. ಕದುಮು] 

ಕದುಬ್ಮು (ನಾ). ೧. ಉತ್ಸಾಹ; ಆವೇಶ; ಆತುರ: ಕದುಬಿನ 
ಮನ್ನೆಯರಿಗೆ ಮನ್ನೆಯರುಗಳು 'ಕೆದನದೆೊಳಿಆ೨ದಾಡಿದೆರು (ಕಂನವಿ. 
೧೮-೧೦೦) ; ಆಕಂಠಂ ಮಗುಟಕ್ಲೀಂಟಿಲುಂ ಕದುಬಂ [ತಳ್ಳಿಸಿ ಕೇಳಲುಂ] 
ನುಡಿಸಲುಂ ಮುಂಡಾಡಲುಂ ಪೂಣ್ಣಪರ್‌ ಚದುರರ್‌ (ಚಿಕವಿ. ೪-೧೨೮); 
ಕದುಬು ವೆಗ್ಗಳಿಸಿ ಕಂಪಿಸಿತಂಗವಡಿಗಡಿಗೊದರೆ ನವಿರು ಬೆಮರುಗಳು 
(ಕೃಷ್ಣಗೊ €. 9-೪೯); ನೋಡುವ :ಕದುಬಿನಿಂದ ಒದಗಿ ಬಂದೆ 
ಮನ್ಮಥನಿಂದ ಬರಿಸಿದವನಂತೆ ಎದೆಯಲ್ಲಿ ಕಾಣಿಸಿದನು (ವಹಕಾ. 
೫೭-೧೮). ೨. ಭಯ; ಗಾಬರಿ; ಕಳವಳ: ನೆಗೆವೆರಲೆಯ ಮಣಿಯ 
ನಿಂತಣೆರಡುಂ ಕಾಲ್ಗಳಂ ಪಿಡಿದೆಟ3ವಧಟಿಂ ಕಂಡು ದಾದಿ ಕದುಬಿನೊಳ್‌ 
ಬೇಡ ಬೇಡೆಲೆ.ಕಂದ, ..-ಎನುತ್ತೆ (ಚಿಕವಿ. ೪-೮೯) ; ಬಿಗುರ್ಪುಗೊಂಡು 
ಕದುಬಿನಿಂ ಸಾರಸ್ವತಿಯ .ಠಯ್ಕಂ ಬಿಟ್ಟಿಂ (ಮಿತ್ರಗೋ. ೩೩) ; ನಿನಗೆ 
ಇಷ್ಟೊಂದು ಕದುಬು ಎತ್ತಣಿಂದೆ ಬಂದಿತು (ವಚಕಾ. ೬೨) .[ಆ ಕದುಬ್ಯು] 

ಕದುಬುಗೊಡು (ಕ್ರಿ). ಭಯವನ್ನು ಹೊಂದು; ಗಾಬರಿಯಾಗು : 
ತರಳಿಕೆಯು ಕದುಬುಗೂಡಿ ಚಂದನರೆಸವ ಲೇಪಿಸಿ (ವಚಕಾ. ೩೩). 

[ಕದುಬ್ಯು + ಕೂಡು] 

ಕದುಬುಗೊಳ್‌ (ಕ್ರಿ). ೧. ತ್ವರೆಮಾಡು; ಆತುರ ಪಡು: ಗಜೇಂದ್ರನ 
ಮೊಜಕಿಯನಾಲಿಸಿದಂದು ಕದುಬುಗೊಂಡು ನೀಂ ಭರದೊಳೊದವಿದೆ 
ಕಟ್ಟಿಜಕದವನೆಂದುಂ (ಚಿಕಬಿ. ೫೭-೫); ಕದುಬುಗೊಂಬುದು ಕರಣ 
ಕವಿವುದಂತಃಕರಣ ಗದಗದಿಪುದು ಕರಚರಣ (ಗೀತಗೋ. ೩೩-೨), ಇವಳ 
ಸಾಹಿತ್ಯದ ಸವಿಗೆಳಸುತ್ತೆನ್ನ ಕಿವಿಗಳು ಕದುಬುಗೊಂಡಿಹವು. (ಹದಿಬ. 
೧-೨೫). ೨, ಗಾಬರಿಯಾಗು: ಅವಳಂ (ಕಂಡು ಕದುಬುಗೊಂಡು) 
(ಮಿ ತ್ರ ಗೋ. ೩೧); ಸಮಸ್ತವಾದ ಭೂಪಾಲರುಂ ಕದುಬುಗೊಂಡು 
ಮೈಜೋಡುಗಳಂ ಕೊಡಿಮೆಂದು (ಭಾರಶಾಂ. ೪).. [ಕದುಬ್ಯು* ಕೊಳ್‌] 


೧೪೮೨ 


0 


ಕದಿ ಉಂ 
a 


ಕದುರು "ಕದಿರ್ಕ್‌'-ನೋ. 

ಕದುವಪನೇಪು (ನಾ). ಒಂದು ಊರಿನ ಹೆಸರು: ಕದುವಪನೇಪು 
ನಾಮಗ್ರಾಮೇ (ಇಆ. XXX, ೯೦-೩೬; 614). [1] 

ಕದುಷ್ಣ (ಗು). ತುಸು ಬೆಚ್ಚಗಾದ; ಉಗುರುಬೆಚ್ಚಗಿನ: ನಗೆಗಣ್‌ 
ಸೋರ್ವ ಕದುಷ್ಣವಾರಿಚಯದಿಂ ಬಿಂಬಾಧರಂ ಸುಯ್ಯ ಬೆಂಕೆಗಳಿಂ ನಾಡೆ 
ಬೆಡಂಗುಗೆಟ್ಟಿರವಿದಿಂತೇಕಾರಣಂ (ಸಂಪಭಾ. ೪-೬೮); ಅಪಾಂಗದಿಂ 
ಸುರಿವ ಕದುಷ್ಮಬಾಷ್ಟಡೆ ನಿವರ್ಣಮಣೀಕೃತಮಾಗಿ ನಿಂದು (ಶಾಕುಂತ, 
೩೭-೨೬೪). (Xo.] 

ಶದೆ (ಕ್ರಿ). ೧. ಕೂಡು; ಸೇರು. ೨. ನೆರೆ; ಸಂಭೋಗಿಸು. ೩. ಒತ್ತ 
ಲ್ಪಡು ಅಥವಾ ಹಿಂಡಲ್ಪಡು. ೪. ಹೆಚ್ಚಾಗು; ಅಧಿಕವಾಗು : 
ಹಿಡಿದೋರಂತಿರೆ ಜೇನ ಸೋನೆ ಕದೆದತ್ತೆಂಬಂತೆ ರಾಗಂಗಳಂ ಕಡುಪಿಂ 
ಕೇಳಿಸೆ (ವೃಷನಿ.. ೧೭-೫). (ದೇ. ॥ ತಮಿ. ತೆಲು. ಕದಿ] 

ಕದ್ದಡಿಗ (ನಾ). ಕಪ್ಪು ಮೈಯುಳ್ಳ ದಾಂಡಿಗ (7): ನದ್ದೆಗಣ್ಮೊಳೆರ್ದ 
ಗೂಗೆದಲೆಯನುದ್ದೆಂ ನೆಗಪಿ ಪರಿವ ಕದ್ದಡಿಗರು [ಪಾಠಾಂ. ಕದ್ದಲಿಗಳು, 
ಕದ್ದೆ ಗರು]ಮಂ (ಲೀಲಾವ.' ೫-೧೩೪). [7] 


“| ಕದ್ದಮ (ನಾ). ಒಂದು ಊರಿನ ಹೆಸರು: ನಗರಾದ್ದಕ್ತಿಣದಿಗ್ಭಾಗೇ 


20 


ಕದ್ದಮ ಗ್ರಾಮಂ ದತ್ತವಾನ್‌ (ಸೌಇಇ. 20, ೬-೨೦; 730). (2) 

ಕದ್ದಳಿಗ (ನಾ). ೧. ಯುದ್ಧಕವಚವನ್ನು ಮಾಡುವವನು. 
೨. ಕುದುರೆ ಮಾಲೀಸು ಮಾಡುವವನು ; ಕಾಸದಾರ : ಕದ್ಮಳಿಗ 
ದೂಸಿಗ ಬೂಸಗಂಧಿಗ ಕೊಲಪ ಚಿಸ್ಪಿಗ ಬಚ್ಚರಣೆ ಬಳೆಗಾಜ`ಬೋಗಾಜ 
(ತೊರರಾ. ೫-೮-೫೩). [ಆ ಕತ್ತಳ್ಳ + -ಇಗ?) 

ಕದ್ದಾರು (ನಾ). ಒಂದು ಬಗೆಯ ಸಸ್ಯ: *ತಳಕ-ಕದ್ದಾರು? 
(ಓಷಧಿ. ೬೫). (2) 

ಕದ್ದಾಳವಳ್ಳಿ (ನಾ). ಒಂದು ಬಗೆಯ ಸಸ್ಯ; ಕತ್ತಾಳೆ: ಕದ್ದಾಳ 
ವಳ್ಳಿಯ ಪೊದಜ :ಕರಿಯ ಮದವೆದ್ದ ಘಟಿಗಳೊದಗಿದವು (ವರ್ಧಚ 

[ಆ ಕದ್ದಾಳೆ?* ಬಳ್ಳಿ] 

ಕದ್ಮಾಳಿ, (ನಾ). ಕಪ್ಪಾದ ತೊಗಟೆಯುಳ್ಳ ಒಂದು ಜಾತಿಯ 
ಮರ; `ತಮಾಲವೃಕ್ಷ (8). (2): 

ಕದ್ದಾಳ್ಕೆ "ಕತ್ತಾಳೆ' ನೋ. 

ಕದ್ದಾಯಿ (ನಾ). “ತಮಾಲ, ಕಾಲಸ್ಕುಂಧೆ” (ನಾಚರಾ. 8): [1) 

ಕದ್ದ, ಕದ್ದೆಹ, ಖದ್ದಿ (ನಾ). ೧. ಅಪೇಕ್ಷೆ; ಬಯಕೆ (?) (8). 
೨.ಆತುರ; ಉತ್ಸಾಹ: "ಕದ್ದಿಕಾಅ' ಪರಾ. ಕದ್ದೆಹ: ೨."ಕದ್ದೆಹ 
ಕಾಟ? ಪರಾ. ಖದ್ದಿ: ೨. "ಖದ್ದಿಕಾಅ' ಪರಾ. (ಪ್ರಾ. ಖದ್ಯ?] 

ಕದ್ದ (ನಾ). (ಕರಾ) ಬಾವಿಯ ಕಂಠ, ದಡ (?): ಎರಡು ವರ್ಷ 
ದಲ್ಲಿ ಕಟ್ಟಗೆಗಳು ಮಣ್ಣುತಿಂದು ನಿಃಸ್ಸಾರವಾಗಿ ಬಾರಿ ಬಿದ್ದು ಕದ್ದಿಗಳು 
ಸರಿದು (ಕೃಷಿಪ್ರ. ೧೦೮). [?] 

ಕದ್ದಿಂಗಳು:"ಕರ್ದಿಂಗಳ್‌' ನೋ. 

ಕದ್ದಿಕಾಅ, ಕದ್ದೆಹಕಾಅ, ಖದ್ದಿಕಾಅ (ನಾ). ಆತುರವುಳ್ಳವನು ; 
ಉತ್ಸಾಹವುಳ್ಳವನು : ಕಡಲ ದಾಂಟದ ಕದ್ದಿ [ನಾಠಾಂ. 'ಖದ್ದಿ, :ಜದ್ಧಿ, 
ಶುದ್ಧಿ] ಕಾಜನ. ಕೋಪಶಿಖಿ. ಮುಜಕಿದೆದ್ದುದು (ತೊರರಾ. ೬-೨೨-೩೨), 
ಕದ್ಮೆಹಕಾಅ: ಮದ್ದಿನ ಚೀಲವ ಹೊತ್ತು ಸಾವ ಕದ್ದೆ ಹಕಾಜರಂತೆ 
ಕುದ್ರಜೀನಿಗೆಲ್ಲಿಯದೋ ಸದ್ಗುರುಸ್ಥಲ (ಮೋಳಿಮಾ. ೧೬೦-೫೯೯) | ತಾ 
ಕದ್ದ ಕಳವ ಪರಿಹರಿಸಿಕೊಳ್ಳ ಲಜಕಿಯದೆಯಿದಿರು ನೀವು ಬನ್ನಿಯೆಂದು 
ಕರೆವ ಕದ್ದೆಹಕಾಅನಂತೆ (ಮದೇಮ್ಮ. ೫೬).  ಖದ್ದಿಕಾಜ: .ಕಲಹದ 
ಖದ್ದಿ (ಪಾಳಾಂ. ಕದ್ದಿ, ಬದ್ದಿ] ಕಾಜರ ದೇವದೇವಾದಿಗಳುಘೇಯೆನಲು 

[ಕದ್ದ + ಕಾಜ) 


೧೧-೧೨೧). 


(ತೊರರಾ. ೬-೩೮-೧೫). 


೦-2-6 


ಕದ್ಜೆಯಿಸು 
ಕದ್ದೆಯಿಸು "ಕಡ್ಡೈಸು' ನೋ. 


` ಕದ್ದೆಹ "ಕದ್ದಿ' ನೋ. 


ಕದ್ದೆಹಕಾಜಿ "ಕದ್ದಿಕಾಅ' ನೋ. 

ಕವ್ದೆಖಯ್ಯ (ನಾ). ಒಬ್ಬಾತನ ಹೆಸರು: ಕದ್ದೆಜಯ್ಕನ ಮಗಂ ಗುಜ್ಜ 
ನಂದಿ (ಎಕ. ೩11, ತಿಪಟೂ. ೧೦-೧೫ ; 930). [?] 

ಕದ್ದೈಸು, ಕದ್ದೆಯಿಸು (ಕ್ರಿ). ೧. ಹಿಂದೆ ಮುಂದೆ ನೋಡು; 
ಅನುಮಾನಿಸು; ಸಂಕೋಚಪಡು; ಅಳುಕು: ಕಡ್ದೈಸದೆ ನೋಡು 


೧೪೮೩ 


ಸ್ಮರನ ಬಾಯೊಳಗುರ್ಚಿ ಬಿದ್ದಂತೆ ಪಡಿಯಚ್ಚುವಡೆದ ಮುಗ್ಧಾಸ್ಪದೆ |` 


ಕಮನೀಯರೂಪನನನಿರುದ್ಧನ ನೋಡು (ಮೋಹತ. ೩೦-೩೨); 
ಖಗೇಶ್ವರನೆದೆಯ ಕದ್ಜೈಸದೆ ಬಂದು ತಿವಿದ ಗಾಯವ ತಾಳಿದ್ದು ಕುಕ್ಳುರಿಸಿ 
ತುರ್ನಿಯಲಿ (ಮೋಹತ. ೩೮-೩೩) ; ಬದ್ಧವುಳ್ಳವ ನಿನ್ನ ಬಗೆ ಕಾಣಬಂತ 
ಸಿರುದ್ಧಗೆ ಕೊಟ್ಟಿ ನೀ. ನೆಲನ ಕದ್ಜ್ಮೈಸದೆ ಕಂದನಿಚ್ಚೆ ಯೊಳಿಹುದೆಂದು 
ಶುದ್ಧಾತ್ಮನಿತ್ತ ವೀಳೆಯವ (ಮೊ ಹ ತ. ೪೧-೫೮). ಕೆದ್ದೆಯಿಸು: 
೨. ಬಯಸು; ಅಪೇಕ್ಷಿಸು: ಪ್ರಸಾದಕೆ ಕದ್ದೆಯಿಸುತಂ ಬಂದನಾದ್ಮ 
ಕೊಳೆದ್ದು ಕೋಡಗದಾಟವಾಡುವ ಭೃಂಗಿಯೈತಂದ (ಬಸಪು. ೨೯-೬). 
(ಕಡ್ಡಿ * -ಇಸ್ಕು] 

ಕದ್ರು (ನಾ). ೧. ನಸುಗೆಂಪು; ಗೋರೋಚನ ಬಣ್ಣ: “ಹರಿಃ 
(ಕ್ರಮಂ), ಕದ್ರು, ಕಡಾರಃ, ಪಿಂಗಳಃ,- ಈ ೪ ನಸುಗೆಂಪು? 
(ಹಲಾಯು. ೧೨೧-೫೦). ೨. ಕಶ್ಯಪನ ಹೆಂಡತಿ; ಸರ್ಪಗಳ ತಾಯಿ: 
ನಿನಗೆ ಮೊದಲಲಿ ವಿವರಿಸುವೆ ನಾ ವಿನತೆ ಕದ್ರುಗಳ ವರತನುಜರ ವೈರ 
ಮಾರ್ಗವನು (ಸಂಭಸ. ೫-೪೨). (ಸೆಂ. ಕದ್ರು, ಕದ್ರೂ] 

ಕೆದ್ರೂಜ (ನಾ). ಕದ್ರುವಿನ ಮಗ; ಸರ್ಪ. "ಕೆದ್ರೂಜವೇಣಿ? 
ಪರಾ. [ಸಂ.7 

ಕದ್ರೂಜವೇಣಿ (ನಾ). ಸರ್ಪದಂತೆ ನೀಳವಾದ ಜಡೆಯುಳ್ಳವಳು ; 
ನಾಗವೇಣಿ: ಕದ್ರೂಜವೇಣಿ... ಕ್ಷುದ್ರಗುಣರಹಿತೆ ಶ್ರೀಗಿರಿಜೆ 
(ನೆನಮೋ. ೩-೧೪). [ಕದ್ರೂಜ + ವೇಣಿ] 

ಕದ್ದದ (ನಾ). ೧. ಕೆಟ್ಟಿ ಮಾತನ್ನಾಡುವವನು: “ಕಜ್ವದಃ, ಗರ್ಹ್ಯ 
ವಾದೀ - ಈ ೨ ಹೊಲ್ಲಾಗಿ ನುಡಿವವಂ೫ (ಹಲಾಯು. ೬೨-೨೨೩). 
೨. ಅಸ್ಪಷ್ಟವಾಗಿ ಮಾತನಾಡುವವನು; ತೊದಲುವವನು. 
೩. ಹೀನನಾದವನು; ತುಚ್ಛ. [ಸಂ.] 

ಕಧವಬೂರ (ನಾ). ಒಂದು ಊರಿನ ಹೆಸರು: ಎಲವರದ ಕಥಧವ 
ಬೂರ ಮಾಯಗಾವುಣ್ಣರ ಮಗ. . . ಮಣ್ಣಿಕಲ್ಲ ಊರೆಟವಿನೊಳ್‌ ಕಾದಿ 
ಸತ್ತವರ್‌ (ಎಕ. ೫, ಮುಳಬಾ. ೨೫೬-೬ ; 1000). [1] 

ಕನ್‌ಕುಟ್ಟು (ನಾ). ಒಂದು ಬಗೆಯ ಸಸ್ಯ: ಲವಂಗ ಚೆಕ್ಕೆ, ದಾಲ್ಚಿನ್ನಿ, 
ಕನ್‌ಕುಟ್ಲು (ಮೈ ೧. ೨೧-೩೯೨). [?) 

ಕನ (ನಾ). ಸ್ಪಪ್ನ:: ಕೆಟ್ಟ ಕನ ಕಂಡವಂ ನಿಟ್ಟಿಸುವೊಲಟ್ಟವಂ ನಿದ್ದೆ 
ನೆಮ್ಮದಿಯರಿಯೆ! (ಹೆಬ್ಬೆರ. ೨೧-೫); ನೆನದೊಳಂ ಕನಟೊಳಂ ಮನ 
ನಿಸುವೆ ನೀನಲ್ಲಡಿನಿತು ತಿಳಿಸೆಳೆಯೊ ನಿನ್ನಯ ಗಾನಕೆ? (ಗಿಳಿವಿಂ. 
೮-೧೦೦). "ಕನಸು ' ಪರಾ. 

(ದೇ. ॥ ತಮಿ. ತುಳು. ಕನ; ತೆಲು. ಕೋಲಾ. ನಾಯ್ಕಿ. ಕಲ] 

ಕನಂಗಹೂ (ನಾ). ಒಂದು ಬಗೆಯ ಮರ; ಕಮಂದ ಮರ: 
ಕನಂಗಹೂ, ಕಮಂದಮರ, ಅಪೂರ್ವಚಂಪಕ್ಕ ವನಸಂಪಿಗೆ, ಕತ್ತೆ 
ಸಂಪಿಗೆ (ಮೈಔಗಿ. ೧೬-೨೯೪).  [ಕನಂಗೃ4 ಹ್ಯೂ (4 ಪ್ಯೂ) 

ಕನಂಬರಿ (ಕ್ರಿ). ಕನಸು ಬೀಳು; ಸ್ವಪ್ನ ಬೀಳು: ಶುಭಮುಹೂರ್ತ 
ದೊಳ್‌ ಕನಂಬರಿದಂತೆ ಚಕ್ರಲಕ್ಷಣಸಂಪನ್ನನೊರ್ವಂ ಸುಪುತ್ರಂ 
ಪುಟ್ಟದಂ (ಅದ್ಭುತ, ೫-೯). [ಕನ *- ಪರ್ಕಿ] 


— 


30 


35 


40 


4 


ಕನಕಪರ್ನತ 


ಕನಕ (ನಾ). ೧. ಚಿನ್ನ; ಹೊನ್ನು: ಕಳಕವೇ ಲ್ರೋಹಂಗಳೊಳ್‌ 
ಶ್ರೇಷ್ಠ (ಸೋಮೇಶ. ೪); ನೀನೊಲಿದಡೆ ಕಲ್ಲೆ ಬ್ಲ 'ಕವಕವಯ್ಕ ೪೨ ಖೂಡೇ. 
೭೮-೫೮). ೨. ಒಂದು ಬಗೆಯ ಹೂವಿನ ಗಿಡ, “ಹೊವು. ಕಡಂಬ 
ಕನಕ ಕರವೀರ ಕರ್ಣಿಕಾರ... ಮಲ್ಲಿಕಾದ್ಯನೇಕ ಸುರಭಿಕುಸುಮಂ 
ಗಳಂ (ಪಂಚತಂ. ೧೧೭-೪). ೩, ದತ್ತೂರ; ಮದ್ದುಗುಣಿಕೆಯ 
ಗಿಡ; ಉಮ್ಮತ್ತಿಯ ಗಿಡ: ಕನಕದ ಕಾಯನೊಂದು ದೆವಸಂ ಶಿಜಕಿ 
ದಟ್ಟುಜಕೆ ಸುಣ್ಣದೊಜಲೊಳ್‌ ದಿನಮಿರಿಸಿ (ಲೋಕೋಪ. ೮-೩೧); 
ಅಕ್ಕ ಕ್ಳಿಳೆಯೊಳಸತ್ಕೃತಿ ಸಕ್ಕದದೊಳ್‌' ಸಮನಿಸಿದೊಡೆ ಸೇವೈಮೆ 
ದತ್ತೂರಕ್ಕೆ ಕನಕಾಖ್ಯೆ ಬಂದವೊಲಕ್ಕುದದಂ ತಿಳಿದು ಕೇಳ್ವುದದನತಿ 
ನಿಪುಣರ್‌ (ರುಕ್ಮಾಂಗ, ೧-೨೩). ೪, ಮಂಗಳಗ್ರಹ ; ಅಂಗಾರಕ: 
ಕನಕಂ ವೃಶ್ಚಿಕ ಮೇಸದೊಳ್‌ ನಿಲೆ ಚಮೂನಾಥಂ ಸುಕರ್ಮಾಟನಂ ಧನಿ 
ಭೂಪಂ (ಜಾತ ತಿ. ೧೭-೧೮); ಕನಕಂ ಶನಿಯಂ ಗೆಲ್ವೊಡೆ ಜನಾಧಿ 
ಪಾತ್ಮಜರ್ಗೆ ಸಿರಿದು ಸಂತಸಮಕ್ಕುಂ (ಅಟ್ಟ್ರಮ. ೭-೬೬); ವನಿತೆಯೊಳು 
ಕಮಲಾರಿಯಿದ್ದನು ಕನಕ ಮನ್ಮಥನೆಡೆಯೊಳಿದ್ದನು. .. ಭಗಣಚಕ್ರದಲಿ 
(ಕೌ ಶಿರಾ. ೧೩-೪೮). ೫. ಒಬ್ಬಾತನ ಹೆಸರು: ಕನಕನ ಜೇಳ್ವೆ 
ತಗುಳ್ಳುದು ಕನಕನನೆಂಬೊಂದು ಮಾತು ಧರೆಗೆಸೆಯೆ ಸುಯೋಧನನ 
ಪುರೋಹಿತನಪ್ಪಾ ಕನಕಸ್ವಾಮಿಯನೆ ಮುನಿದು: ಕೀರ್ತಿಗೆ ಶಿಂದಳ್‌' 
(ಪಂಪಭಾ. ೮-೪೪). [Ro.] 
ಕನಕಗಿರಿ (ನಾ). ೧. ಚಿನ್ನದ ಬೆಟ್ಟ; ಮೇರುಪರ್ವತ : ಇನ್ನೂಜು 
ಕನಕಗಿರಿಗಳಿಂದಂ (ಆದಿಪು. ೧-೪೮ ವ); ಕನಕಗಿರಿ ಮೂಡಿದುದೋ 
ಯೆನಲುಜ್ವಳಿಕವಾಗಿರಲು (ಬಸಪು. ೫-೫೮). ೨. ಒಂದು ಊರಿನ 
ಹೆಸರು: ಹರಪನಹಳ್ಳಿ ಕನಕಗಿರಿ ಸೊಂಡೂರು ನೆಆಕ ದಿವ್ಯಗುಡಿಯ 
ಕೋಟಿಗಳ (ಕಂನವಿ. ೧೧-೧೩). [ಕನಕ -- ಗಿರ] 
ಕನಕಚಂಪಕ (ನಾ). ಒಂದು ಬಗೆಯ ಸಸ್ಯ: ನಾರೋಲಿ, ಮೂಢ 
ಮರೆ, ಮೂಧ, ಮೂಡಲಿ, ಕನಕಚಂಪಕ (ಮೈಣಿಗಿ. ೫೭-೧೧೪೦). 
[ಕನಕ *- ಚಂಪಕ] 
ಕನಕತಮಟೆ (ನಾ). ಶಮಟಿಗಳಲ್ಲಿ ಒಂದು ಬಗೆ (ಕ). 
(ನಕ್ಕ + ತಮಟಿ] 
ಕನಕತಾಳ (ನಾ). ಚಿನ್ನದ ತಾಳ (?): ನೂತನಗಾನವರವಿದೈಯಂ 
ಕೃಪೆಯೊಳಿತ್ತು ಮತ್ತಂ ಮುನೋಹರಕನಕತಾನ£ಳ30ಗಳಂ ಕುಡಲ್‌ 
(ಆರಾಚ. ೬-೨೬). [ಕನಕ $ ತಾಳ (- ತಾಲ)) 
ಕನಕೆದಾಯಕೆ (ನಾ). ಚಿನ್ನವನ್ನು ಕೊಡುವವನು; ಕುಬೇರ : 
ಕನಕದಾಯಕನ ವರಕೋಶ ಸರಿಯಲ್ಲವೆಂದೆನುತಿಹ ಚಿನ್ನವರದರೆಂಗಡಿ 
ಗಳೊಪ್ಪಿದವು (ರಾಮವಿ. ೩-೬೧). [ಕನಕ + ದಾಯಕ] 
ಕನಕಜೋರಣ (ನಾ). ಚಿನ್ನದ ತೋರಣ: ಮನೆಮನೆಗಳ ಬಾಗಿಲು 
ಬಾಗಿಲ ಮುಂದೆ ಕನಕದೋರಣದ ಸಾಲು (ಕಂನವಿ. ೨-೭೧). 
[ಕನಕ + ತೋರಣ) 
ಕನಕನಗ (ನಾ). - ಕನಕಗಿರಿ೧: ಕನಕನಗಸದನ ಚರಭನಮದನಮದ 
ದಮನ (ಬಸಪು. ೬೧-೪೨). [ಕನಕ + ನಗೃ] 
ಕನಕೆಪತ್ರ (ನಾ). ಚಿನ್ನದಿಂದ ಮಾಡಿದ ಓಲೆ: ಅಳವಟ್ಟ 
ಕರ್ಣದ ಕನಕಪತ್ರಂಗಳಿಂದ (ಭಿಕ್ಷಾಡ. ೨-೨೬). 
[ಕನಕ * ಪತ್ರ] 
ಕನಕಪರ್ವತ (ನಾ). ಕನಕಗಿರಿ ೧: ಒಡನೆ ಸುರಾಸುರರ್‌ ಕನಕೆ 
ಪರ್ವತಮಂ ಕಡೆಗೋಲ ಮಾಡಿ ಮೇಣ್‌ ಪೆಡೆ ಪಲನಪ್ಪ ವಾಸುಕಿ 
ಮಹೋರಗನಂ ಕಣೆಗಣ್ಣಿ ಮಾಡಿ (ಕಾವ್ಯಸಾ. ೯೩೮ ಶೂದ್ರಕ). 
(ಕನಕ + ಪರ್ವತ] 
94 


ಕಸಕಹೀಕೆ 


ಕನಕಪೀಠ (ನಾ). ಚಿನ್ನದ ಆಸನ; ಹೇಮಾಸನ: ಅತ್ಕುನ್ನತ ಕನಕ 
ಪೀಠಮಂ ಮುನಿಗಿತ್ತು (ಜಗವಿ. ೨-೪೨). [ಕನಕ 4 ಪೀಠ] 
ಕನಕರಿಸು "ಕನವರಿಸ್ಕು' ನೋ. 
ಕನಕನೃಸ್ಟಿ (ನಾ). ಚಿನ್ನದ ಮಳೆ [ಕನಕ * ವೃಷ್ಟಿ] 
ಕನಕಾಚಲ, ಕನಕಾಚಳ (ನಾ). - ಕನಕಗಿರಿ ೧: ಕಾಣಿಯ ಬೀಯದಲಿ | 5 
ಬಡವಹುದೆ ಕನಕಾಚಲ (ಕುವ್ಯಾದ್ರೋ. ೧-೧೬). ಕನಕಾಚಳೆ: ಮಣಿ 
ಮಯಕಿರೀಟೋದಗ್ರ ವಿಸ್ಫುರಿತ ಸಂಚೂಳಿ ಕಾ ಕನಕಾಚಳಮನೆ 
ಪೋಲ್ತು (ಆದಿಪು. ೧೪-೧೦೮ ವ). [ಕನಕ + ಅಚಲ] 
ಕನಕಾಚಳ "ಕನಕಾಚಲ' ನೋ. 
ಕನಕಾಧ್ಯಕ್ಷ (ನಾ). ಚಿನ್ನದ ಉಸ್ತುವಾರಿ ನೋಡಿಕೊಳ್ಳುವವನು; 
ಕೋಶಾಧಿಕಾರಿ (8). [ಕನಕ + ಅಧ್ಯಕ್ಷ) 
ಕನಕಾದ್ರಿ (ನಾ). - ಕನಕಗಿರಿ ೧: *ಮೇರು ಸುರಗಿರಿಯೆನಲು ಕನ 
ಕಾದ್ರಿಯದು? (ಮಂಗರಾ. ೯-೩೦) ; ಕನಕಾದ್ರಿಯನೆಳಸುವ ನೂತನ 
ಚಂದ್ರಿಕೆಯಂತಿಕೆಳಸೆ ದಶನದ್ಮುತಿಗಳ್‌... ನುಡಿದಂ (ಪುಸ್ಪಪು. 
೫-೨), [ಕನಕ + ಆದ್ರಿ) 15 
ಕೆನಕಾಬ್ದ್ಬನೀಯೆ (ನಾ). ೧. ಹೊಂದಾವರೆ ಹೂವಿನ ಸಮೂಹ 
ವುಳ್ಳದ್ದು (ಕ). ೨. [ಛಂದ] ಪ್ರತಿಯೊಂದು ಪಾದದಲ್ಲಿಯೂ 
ಹದಿನೇಳು ಅಕ್ಷರೆಗಳುಳ್ಳ ಒಂದು ವೃತ್ತದ ಹೆಸರು: ಕನಕಾಬ್ದ 
ನೀಯಂ ನಜಭಜಜಲಗಂ (ಛಂದೋಂಬು. ೨-೧೯೩). 
[ಸಂ. (ಕನಕ -- ಅಬ್ಬನೀಯ)] 20 
ಕನಕಾಭಿಸೇಕೆ (ನಾ). ೧. ಚಿನ್ನದಿಂದ ಮಾಡುವ ಅಭಿಷೇಕ: 
ದೊರೆಯು... ಆ ಸೆಟ್ಟಿಯ ಮನೆಗೆ ಹೋಗಿ ಅವನು ಮಾಡಿದ 
_ ಕೆನಕಾಭಿಷೇಕವೇ ಮೊದಲಾದ ಮರ್ಯಾದೆಗಳನ್ನು ಹೊಂದಿ ಅರಮನೆಗೆ 
ಬಂದನು (ನೀತಿಚಿಂ. 1೪, ೬). ೨. ಪೌತ್ರನಿಗೆ ಮಗ ಹುಟ್ಟಿದಾಗ 
ಮುತ್ತಾತ ಅಥವಾ ಮುತ್ತಜ್ಜಿಗೆ ಆ ಮಗುವಿನ ಕೈಯಿಂದ ಚಿನ್ನದ 25 
ಹೂವುಗಳಿಂದ ಮಾಡಿಸುವ ಅಭಿಷೇಕ. [ಕನಕ + ಅಭಿಷೇಕ] 
ಕನಕಾಯ (ನಾ). ಒಂದು ಬಗೆಯ ಔಷಧಿಗಿಡ: *ಬಿಕ್ಕಿನಬುಡ್ಡೆಗಿಡ, 
ಬುಡ್ಡೆಕಾಕರತೀಗೆ, , . . ಮಿಂಚುಬಳ್ಳಿ, ಕನ ಕಾಯ (ಮೈಣಗಿ. 
೧೭-೩೧೮). [?] 
ಕೆನಕಾರನಿಂದ (ನಾ). ಚಿನ್ನದ ಬಣ್ಣದ ತಾವರೆ; ಹೊಂದಾವರೆ:|30 
ಕಲಿತಸೀಯೂಪಷದೀರ್ಥಿಕೆಗಳಿಂ ಕನಕಾರವಿಂದದ ಕೊಳಂಗಳಿಂದೆ 
(ಜೈಮಿಭಾ. ೨೪-೧೩). [ಕನಕ 4+ ಅರವಿಂದ] 
ಕೆನಕಾಲುಕೆ (ನಾ). “ಚಿನ್ನದ ಗಿಂಡಿ” (ಅಮರ-ಟೀಕೆ). 
[ಸಂ. ಕನಕಾಲುಕಾ) 
ಕನಕಾವಳಿ (ನಾ). [ಜೈನ] ಒಂದು ವರ್ಷದಲ್ಲಿ ಎಂಬತ್ತುಮೂರು [95 
ಉಪವಾಸವಿರುವ ವ್ರತ: ಜಗನ್ನಂದನ ಗುರುಗಳಲ್ಲಿ ಶಿಷ್ಯತ್ವಮಂ | 
ಪೂಣ್ಹು ಕನಕಾವಳಿ ತಪಃ ಪ್ರಭಾವದೊಳ್‌ ಪ್ರಾಣ ಪರಿತ್ಯಾಗದಿಂ ಪ್ರಾಣ 
ತೇಂದ್ರನಾಗಿ (ಆದಿಪು. ೩-೬೪ ವ); ದೀಕ್ಷೆಗೊಂಡು ಕನಕಾವಳಿಯಂ 
ನೊ ೋಂತು ಮಹೇಂದ್ರಂಗೆ ದೇವಿಯಾಗಿ (ಚಾವುಂಪು. ೩೭೧-೧೭). 
[ಕನಕ + ಆವಳ್ಳಿ (ಐ ಅನಲಿ)] 40 
ಕನಕೋದರೆ (ನಾ). ಚಿನ್ನದ ಗರ್ಭವುಳ್ಳವನು; ಹಿರಣ್ಯಗರ್ಭ; 
ಬ್ರಹ್ಮ: ಕನಕೋದರಂ ಬಿರಿದು ಹೋಳಾಗಿ ನೆಲಕ್ಕೆ ಧೊಪ್ಪನೆ ಕೆಡೆದು 
ಮರಣವಾದಂ (ಗುರುಚಾ. ೨-೫೧). [ಕನಕ + ಉದರ] 
ಕನಗ (ನಾ). ನೀಚ; ಅಧಮ; ಅಲ್ಪ: ಧನಧಾನ್ಯದ ಚಿಂತೆ ವನಿತೆಯರ 
ಚಿಂತೆ ಉದರದ ಚಿಂತೆ ಅನುದಿನದಲಿ ತನುವ ನೆನೆಸುತ ಕನಗನಂತೆ 
(ಪುರಂದ, ೫-೧೧೫-೨). (2) 


0 


43 


೧೪೮೪ 


ಕನರ್ಗಾಯ್‌ 


ಕನಗೆಗಾನ (ನಾ). ಒಬ್ಬಾತನ ಹೆಸರು: ಇಲ್ಲಿಯ ಬೆಸಮಕ್ಕಳಾ 
ರೆನ್ಲೊಡೆ ಕಾಜಗೊಡೆಯನುಂ ಕನಗಗಾವನುಂ ಬಿಳಿಯಾಚಾರಿಯು ಕುಬಾ 
ಚಾರಿಯು (ಎಕ. 111, ನಂಜನ. ೧೩೯-೯ ; 915 1). [1] 

ಕನಗಾಣ್‌ (ಕ್ರಿ). ಕನಸು ಕಾಣು: ತನುವಳಿಪ ನಾನೆಂದೊ ಕನಗಾಂಬ 
ವಿಸಯದಿಂದೆನಿತೊ ನಿಸದಮಗಾಧಮೆನಿತೊ ಸಾವಂ ನೆನದೊಳಂ ಕನ 
ದೊಳಂ ಮನನಿಸುವೆ (ಗಿಳಿವಿಂ. ೮-೯೮). [ಕನ ಕಾಣ್‌] 

ಕನಗು (ನಾ). ಕಗ್ಗು; ಕಮಟು; ಜಿಡ್ಡು: ಅವನ ಮುಖದಲ್ಲಿ ಕನಗು 
ಸುರಿಯುತ್ತಿದೆ (ರೂಢಿ). 

ಕನಗಿನ ನಟ್ಟು - ಒಂದು ಬಗೆಯ ದುರ್ವಾಸನೆಯ ಹುಲ್ಲು (ಕಿ). 

ಕನಗಿನ ಹುಲ್ಲು- ಕನಗಿನ ನಟ್ಟು (8). [?) 

ಕನಗೆಅಕಿತ್ತಿ (ನಾ). ಒಬ್ಬಾಕೆಯ ಹೆಸರು: ಕಿಟ್ಕುಂದ ಮಣ್ಣಲಿಕ ತನ 
ಯಯಾ ಕನಗೆಆಕಿತ್ತಿ ನಾಮಧೇಯಯಾ (ಮೈಆರಿ. ೧೯೦೮, ೮; 700). [?) 

ಕನಪು (ನಾ). ಕೋಪ; ಕನಲು: ಕುಮಾರರಿಗೆ ಕನಪು ಬಾರದೆ ಬಿಡದು 
ಮುಂದೀತನೆ ನುಡಿದವೊಲು ಬೇಜಕೆ ಭೂಮಿಯನನುವದಿಸಿ ಕೊಡುವುದೆ 
ಉಪಾಯವುಯೆಂದರಾ ನೃಪರು (ಸಾಳ್ವಭಾ. ೨೨-೩೧). 

ಕನಪಾಗು - ಕೋಪವುಂಟಾಗು; ರೇಗು: ಕನಪಾಗಿ ಮಾದಿ 

ರಾಜಂ ವೀಣೆಯಂ ನುಡಿಸಲನುವಾಗದೆಮ್ಮ ಶ್ರಿಪುರಾಂತಕನ ಮೆಚ್ಚಲ್ಲ 
(ಲಿಂಗಪು. ೨೬-೧೪). [ದೇ. ? 1 ತಮಿ. ಕನಲ್ವು) 

ಕನರ್‌,, ಕನರು, (ಕ್ರಿ). ೧. (ರುಚಿಯಲ್ಲಿ) ಒಗರಾಗು; ಒಗರಾಗಿರು : 
*ಕನರ್‌ - ಅಪಕ್ವರಸೇ? (ಶಮಧಾ); ಕೂರ, ಕಸರ್‌, ಕನರ್‌, ಕೊನರ್‌ 
(ಶಬ್ದಾನು. ೫೦೭ ಪ್ರಯೋ). ೨. ಒಂದು ತೆರನಾದ ವಾಸನೆ 
ಯುಂಟಾಗು: ಕನರ್ವಂಗಜಾಂಬು ವಿಗಳತ್ಯೇಶಂ ಕರೆಂ ಶೋಭಿಸಲ್‌ 
ಕುಸುಮಾಸ್ಟ್ರೋನ್ನತಕೇಳಿಯೊಳ್‌ ಬಿಡದೆ ತಾಂ ಬೆಚ್ಚಿರ್ದರಾ ಕಾದಲರ್‌' 
(ಉದ್ಭಟ. ಅ-೧೧೯). ಕನರು,: ಪಿ. ಉಜ್ವಳ ಸಂಶ್ಲೇಷಮಮರ್ಚೆ 
ಮೇಣ್ಯನರಿ ಕಂದರ್ಪಾಂಬು ತಳ್ಳೊ ಯ್ಕೆ ೬ * ೬ ಕೊಡಿದರುದಂಚತ್‌ 
ಪ್ರೇಮದಿಂ ಕಾದಲರ್‌ (ಉದ್ಭಟ. ೮-೧೧೫). ದೇ. ॥ ತೆಲು. ಕನರು] 

ಕನರ್‌, ಕನರ್ಕು (ನಾ). ೧. ಕಸುಗಾಯಿಯ ರುಚಿ; ಒಗರು; 
ಒಗಚು: ಓರೊಂಡೆಡೆಯೊಳ್‌ ಸೊನೆಯ ಕನರೆಂ ಸವಿವ ಗಂಡು 
ಗೋಗಿಲೆಯ ತುಂಡಖಂಡದಿಂ (ಮಲ್ಲಿಪು. ೨-೩೩); ರೇಫಾಂತಕ್ಕೆ :_- 
ಕನರ್ಗಳ್‌, ಕೊನರ್ಗಳ್‌, ತಳಿರ್ಗಳ್‌ (ಶಮದ. ೪೨ ಪ್ರಯೋ); ಎಳ 
ದಳಿರಂ ಕರ್ದುಂಕಿ ಕನರೊಂದಿದ ತದ್ರಸಮಾಂಟದತ್ತು (ರಾಜಶೇ. 
೧೦-೨೯). ಕನರ್ಕು : ೨.-ಸೊಗಡು; “ಸಗಟು ರುಚಿ, ಕಿಲುಬಿನ 
ರುಚಿ” (ಹಹಸ. ಕೋಶ) ; ಎಂದಿನತನಕ ನಮ್ಮ ಊರಿನ ಹೆಂಗಸರಿಗೆ 
ಕಬ್ಬಿಣಗಾಣದ ಕೆನರು ರುಚಿಸುವುದಿಲವೋ ಅಂದಿನ ತನಕ ಮರದ 
ಗಾಣದ ಎಣ್ಣೆಗೆ ಗಿರಾಕಿ ಉಂಟೇ ಉಂಟು (ಹಹಸ. ೬೩). ೩. ಕಮಟು 
ವಾಸನೆ; ಕಮರು: ತುಸು ಹಿತಕರವೆ ಆಗಿದ್ದ ಬತ್ತಿಯ ತುದಿಯ ಕನರು 
ವಾಸನೆ ತುಂಬಿತು ( ಮಲೆಮ. ೨೧೫). [ಆ ಕನರ್‌,. / ತುಳು. ಕನೆರ್‌] 

ಕೆನರು, "ಕನರ್ಮ' ನೋ. 

ಕನರ್ಕು “ಕನರ್ಕ್‌' ನೋ. 

ಕೆನರುಗಾಯ್‌ "ಕನರ್ಗಾಯ್‌' ನೋ. 

ಕನರ್ಗಾಯ್‌, ಕನರುಗಾಯ್‌ (ನಾ). ಪಕ್ವವಾಗದ ಕಾಯಿ; ಕಸು 
ಗಾಯಿ; ಒಗರುಗಾಯಿ: ಕನರ್ಗಾಯಂ ಕಚ್ಚಿ ಮೆಯ್ಯೊ ಕೃರಿಸಿರೆ 
ಸೊನೆಯಂ ಮೊಕ್ಕಳಂ ಕಚ್ಚಿ ಕಿಜಕ್ಕಿಂದೆನುತು೦ (ಸೂಕ್ತಿ ಸು. ೧೦-೫೬) ; 
ನನೆ ಬಲ್ಲನೆ ಮೊಗ್ಗೆಯಲರ್‌ ಕನರ್ಗಾಯ್‌ ಕಾಯ್‌ ದೋರೆವಣ್ಣು ಪಣ್‌ 
(ಶಾಂಕೀಶ್ವ. ೫-೧೦೦). ಕೆನರುಗಾಯ್‌ : ನಸುಗಾಯ್‌ ಕನರುಗಾಯ್‌ 
ಕಸುಗಾಯ್‌ ಹುಳಿಗಾಯ್‌ (ತೊರರಾ.೫-೩-೧೪). [ಕನರ್ಕ್‌* ಕಾಯ್‌] 


ಕನರ್ಗೊನರ್‌ 


ಕನರ್ಗೊನರ್‌ (ನಾ). ಒಗರು ರುಚಿಯ ಕುಡಿ; ಒಗರುಳ್ಳ ಚಿಗುರು: 
ಕನರ್ಗೊನರಿಂ ಬಾಳಚೂತದ್ರುಮಂ ಚಾಪಳಮಂ ಪ್ರುಂಸ್ಕೋಕಿಲಕ್ಕೋಲ 
ಗಿಸೆ (ಮಲ್ಲಿಷು. ೨-೩೪); ಪೂಗುಡಿಯಂ ಮಜಕೆದುಂ ಮದಾಳಿಗಳ್‌ ಕನ 
ರ್ಗೊನರಂ ಕರ್ದುಂಕವೆ (ಚಂದ್ರಪು. ೨-೧೦೨); ಕನರ್ಗೊನರಂ ಕರ್ದುಕಿ 
ದನಿದೋಜುವ ಕೋಗಿಲೆ (ಕಬ್ಬಿ ಕಾ. ೬೧); 'ಮಿಸುಪ ಮರಗಳ್‌ ಕನ 
ರ್ಗೊನರ್‌ ಚಿಗುರ್‌ ಚೆಂದಳಿರ್‌ .., ಕರಂದೋಜಕೆ (ಪದ್ಮರಾ. ೮-೪). 

[ಕನರ್ಕ್‌ + ಕೊನರ್‌,] 

ಕನಲ್‌,, ಕನಲ್ಲು (ಕ್ರಿ). ೧. ಸಿಟ್ಟಿಗೇಳು ; ರೇಗು; ಕ್ರುದ್ಧನಾಗು: 
“ಕನಲ್‌- ಕ್ರೋಧೇ ? (ಶಮಧಾ) ; ಕೋಪಪಾವಕಂ ನಿಜಃಸೆ ಕನಲ್ಲು 
ರೋಸದಿಂ (ಪಂಪಭಾ. ೧೨-೩೧); ಕನಲ್ಲುಂ ಸೈರಣೆವಂತನುದ್ದುಣಯುತಂ 
ತಾಂ ನಿರ್ಗುಣಂ (ಸೋಮೇಶ. ೫೨) ; ಸದ್ಗುಣಂಗಳನೆ ಕೇಳ್ದು ಕನಲ್ವ 
ಖಳಂಗೆ (ಲೀಲಾವ. ೧-೩೯); ಸುಳಿವೆನ್ನನೊನಲ್ಹು ಕನಲ್ಲು ನೋಡಿದಂ 
(ದಶಕು.-೭-೮೮). ೨. ಕಾವೇರು; ಕುದಿ: ಬೇಟಿದೊಳ್‌ ಕನಲ್ಲುರಿನೆರ್ದೆ 
ಸೋಡನೋಡಲೊಡನಾಟ್‌ದುದು (ಪೆಂಪಭಾ. ೫-೧೬); ಕರ್ಪಿನಗಾಣ 
ದೊಳ್‌ ಮಣಗುವಾಣದೊಳೆಣ್ನೆಯ ಕು ಂಡದೊಳ್‌ ಕನಲ್ಹರ್ಪಿಸು 
ವಡ್ಚಗೊಂಡದೊಳಗುರ್ವಿಸೆ ಸೀಳಿಸಿ (ಶಾಂತಿಪು. ೭-೯೫); ಚಕ್ಕ ನಸ್ಪಿ 
ಕೊಳ್ಳಿ ಂದಿಜ೨ಿವರ್‌ ಜಾರೆಯರೆ ಮೊಲೆಗೆ ಕೂರ್ಪರ ಪೇರುರೆದೊಳ್‌ ಕನಲೆ 
ಕಾಯ್ದ ಲೋಹದ ಗುಂಡಂ (ಅನಂಪು. ೯-೩೮). &. ಸಂಕಟಿಪಡು; 
ಪರಿತಪಿಸು; ಬೇಗುದಿಗೊಳ್ಳು : ಳಳಕೆಳಿಸಂ ಕನಲನೊನಲನಳ್ಳಂ 
ಬಳ್ಳಂ (ಅಜಿಪು. ೫-೯೦); ಪರವಧುಗೋತು ಕೂಡಲೆಡೆಯಿಲ್ಲದೆ ನೋಡಿ 
ಕನಲ್ಲು ಜೋಲ್ಡು (ಧರ್ಮಾಮೃ. ೧೩-೧೩೯), ೪. ಬಾಡು; ಮ್ಲಾನ 
ವಾಗು: ದೀನಮಾನಸೆಯಾದ ಕಮಲಪ್ರಭೆಯ ಕನಲ್ಹ ಮುದ್ದು 
ಮೊಗಮಂ ನೋಡಿ (ಅರ್ಧನೇ. ೩-೧೦೫ ವ). ಕನಲ್ಮು 2 ೧. ಭಿನ್ನವೇಸವ 
ತೊಟ್ಟು ಡಂಬಕನ ನುಡಿದಹೆವೆಂಬ ಉದ್ದೆಂಡರ ಗುಹೇಶ್ವರ ಕಂಡಡೆ 
ಕನಲುವ (ಅವಚಂ. ೧೦೭-೪೮೮); ಪಾರ್ಥನಕುಲರು ಕನಲಿದೊಡೆ 
ಕೈದೋಜುವೆನು (ಕುವ್ಯಾವಿ. ೩-೬೯); ತಮ್ಮ ಮಕ್ಕಳು ಮೊಮ್ಮಕ್ಕ 
ಳೊಳು ಕಕ್ಕಸಗೊಂಡು ಕನಲಿ ಕಾದದೆ ಮಿಗೆಯಕ್ಕ ರನನುಗೊಳಿಸುವುದು 
(ಹದಿಬ. ೪-೨೯). ೩, ಮರಳಿ ಮರಳಿ ತಾ ಪಡೆಯದ ಭಾಗ್ಕಕೆ ಹೊರ 
ಹೊರಳುತ ಕನಲಲು ಬಂದೀತೆ (ಪುರಂದ. ೧-೧೫೭-೩); ತನಗಿಂದ 
ಬಲ್ಲಿದರೊಳು ಕಾದಿ ಕೈಸೋತು ಕನಲುವ ದುಕ್ಕ ವಂತಿರಲಿ (ಮೋಹತ. 
೫-೪೭); ರಾಯರು ಮೊದಲನೆ`ಸಲ ಇಂಥ ಮಾತನ್ನು ಕೇಳಿ ಕಸಿವಿಸಿ 
ಗೊಂಡರು, ಕನಲಿದರು (ಕನಕೆ. ೨೨). ೫. ಮೂದೆಲಿಸು; ಗದರಿಸು: 
ಪಿಂತಪ್ಪರಂ ಕನಲುತ್ತೊರ್ವರನೊರ್ವರಲ್ಲಿ ಕೆಡೆಮೆಟ್ಟುತ್ತೆಲ್ಬರುತಿರ್ಪ 
(ಕುಸುಮಾ. ೧೧-೪); ಯುಧಿಷ್ಮಿರನೃಪತಿ ಪಾರ್ಥನ ಕನಲಿದನು (ಕುವ್ಯಾಆ. 
೧೬-೮) ; ಮಾನವರ ದುರ್ಗುಣವನೇನೆಂದು ಬಣ್ಣಿಪೆನು ದಾನಗೆಯ್ಕೆನಲು 
ಕನಲುನರು ದಂಡವನು ಮೌನದೀಯುವರು (ಸರ್ವಜ್ಞ. ೬೭೦). 
೬. ಬಾಧಿಸು; ಕಾಡು; ಪೀಡಿಸು: ಮನವ ನೋಡುನೆನೆಂದು 
ನಿನ್ನನು ಕನಲಿದೆವು ನಾವಿನ್ನೆ ಬರೆ (ಪ್ರಭುಲೀ. ೧೫-೨೧) 

[ದೇ. ॥ ತಮಿ. ಕನಲ್‌ ; ತೆಲು. ಕನಲು] 

ಕನಲ್ಕ್‌, ಕನಲ್ಲು (ನಾ). ೧. ಸಿಟ್ಟು ; ರೇಗುವಿಕೆ; ಕೋಪ: *ಕಾಯ್ದೆ 
ನಲ್‌ ಬಳಿಕಂ ಕಿನಿಸು ಕನಲ್ಮುನಿಸು3? (ಶಬ್ದಮಂ, ೪೧); “ಕನಲೆನಲ್‌ 
ಕೋಪಮಕ್ಕುಂ? (ಕಶರ. ೨೧). ೨. ಬೆಂಕಿ; ಉರಿ. "ಕನಲ್ಲಿಡಿ? 
ಪರಾ. ಕನಲ್ಕು: ೧. ಕಣ್ಣಿನೊಳಗಣ ಕನಲು ಮೂವರು ಅಣ್ಣಂದಿರ 
ಮನೆಯಾಯಿತು (ಬಿಬ್ಬಬಾ. ೩೦); ಅಷ್ಟು ಕೆಂಪಾಗಿ ಕಂಡಿತು... 
ಪ್ರಭಾಕರನ ಕಣ್ಣಲ್ಲಿ ಕಾಣುತ್ತಿದ್ದ ಕನಲಿನ ಕೆಂಪು (ಪ್ರಣಸ. ೨೯). 

[ಆ ಕನಲ್‌,] 


೧೪೮೫ 


ಕಾಚ 
ಎ 


30 


ಕನನರ 


ಕನಲಿಳೆ "ಕನಲೈ? ಕೋ. 

ಕನಲಿಸು (ಕ್ರಿ). ೧. ಕೆರಳಿಸು; ರೇಗಿಸು; ಸಿಟ್ಟಿಗೇಳುವಂತೆ ಮಾಡು: 
ಕಯ್ಬೆ ಸರಂಬೆರಸು ನುಡಿದೆ ಭೀಮಸೇನನ ನುಡಿಗಳ್‌ ಕಿಡಿಗಳಂತೆ ತನ್ನ 
ಮನಮನೊನಲಿಸೆಯುಮೆರ್ಜಿಯಂ ಕೆನಲಿಸೆಯುಂ ( ಪಂಪಭಾ. ೬-೭೩ ವ); 
ಪಾಂಡವಜನಸರನು ಜೂಜಿನಲಿ ಸೋಲಿಸಿ ಕನಲಿಸಿದೆಯದಜಕಿಂದ ಬಲು 
ಗೇಡಹುದು ನಿನಗೆ (ಕುವ್ಯಾಆ. ೧-೧೨). ೨. ಉದ್ರೇಕಿಸು : ಅಶೆಗಳು 
ಆಶೆಯನು ಕನಲಿಸುವ ವಿಘ್ನಗಳು ಆಶೆಯೊಳಗಡಗಿ ಹೋಗುವ ಭಯಗಳು 
(ಸಮಾ ಲೊ €. ೧೮೧). ೩. ಕಾಡು; ಹೀಡಿಸು; ಹಿಂಸಿಸು: 
ಶುಕಮುಸುರ್ದು ಕನಲಿಪಿನಿತಲ್ಲು ಕದೆಂಪಂ ತಳೆದ ತಳದ ಕೆಂಪಡರ್ದಿರೆ 
ಮೌಕ್ತಿಕ ಕರ್ಣಪೂರಮಂ ಶಿಖರಕಾಂಕ್ಷೆಯಿಂ ಸೆಳೆದು ಸೆಳೆದು ಕನಲಿಪು 
ದವಳಂ (ವರ್ಧಪು. ೪-೫೫). [ಕೆನಲ್‌, * -ಇಸ್ಮು] 


ಕನಲು, "ಕನಲ್ಫ್‌? ನೋ. 
ಕನಲ್ಲು "ಕನಲ್ಮ್‌' ನೋ. 
ಕನಲ್ಕೆ, ಕನಲಿಕೆ (ನಾ). ೧. ಕೋಪ; ಕೆರಳುವಿಕೆ; ಸಿಟ್ಟು : “ಕಂಸೆನೆ 


ಕಾಯ್ತೆನೆ ಸೆಣಸೆನೆ ಮುನಿಸೆನೆ ಮುಳಿಸಿನೆ ಕನಲ್ಕೆಯೆನೆ ಕೋಪಂ 
- (ಚತುನಿ. ೨೭) ; ಮತ್ತುಲದ ಕರ್ವಿನ ಬಿಲ್ಲನನಂಗನಿಂದಗಲ್ಲಿರಿಸಿದರೀ 
ಪುರಾಂಗನೆಯರೆಂಬ ಕನಲೈೆ ಯಿನಿಶ್ಚುಕೋಟ ಪಲ್ಮೊರೆವ ಪೊಲ್‌ (ಪುಷ್ಪಪು, 
೨-೪೯) ; ಮುನಿ ಮುನಿದು ಪೀರ್ದುದಂ ರಾಜವಂಶಕುಠಾರಕನ ಕನಲೈಗೆ 
ನೆಲಂ ಬಿಟ್ಟುದಂ (ಜೈಮಿಭಾ. ೬-೨); ಕೈತವಕ್ಕೆಕೃತಳಂ ಕನಲೈಗಿರವು 
(ಚಿಕವಿ. ೬-೭೪). ೨. ಬೇಗುದಿ; ಪರಿತಾಪ: ಬಂಡು ಬಕ್ಕುಡಿ 
ಭಂಗ ಬಂಧನ ಕನಲ್ಕೆ ಕಳಕಳಮೆಂಬಿವೆ ಸರಸಿಜಂ ರತಿ ಸರಸಿ ಗೆಣವೂ 
ವಿಯೋಗ ಘನವಿರಹಿಜನದೊಳಗಲ್ಲದೆ ನೋಡಲಾ: ನಾಡ ಹಿರಿಯೂರೆ 
ಪಟ್ಟಣದ ಪಾಳೆಯದ ಜನದೊಳಿಲ್ಲ (ಚಿಬಪು. ೬-೪೨). ಕನೆಲಿಕೆ: ೧, 
ತಮತಮಗೆ ಸಮತೆಯ ನುಡಿವರಲ್ಲದೆ 'ಕ ನಲಿಕೆ.ಯ ಕಳೆದಿಪ್ಪರಾರು 
(ಸಮಾವ. ೧೪) ; ಕನಲಿಕೆಯ ನೆಜಕಿ ಬಿಟ್ಟು ಶುಕ್ರನ ತನುಜೆ. .. ಪರಿಣಯ 
ಮಾಡಿಕೊಂಡಳು ವರಯಯಾತಿಯನು (ಕುವ್ಯಾಆ. ಓರಿಇ. ಪರಿ. ೩೨೭) ; 
ವಿಲಯಾದಿಬೈ ರವನ ಕನಲಿಕೆಯ ಕೋಳಾಹಳವನನುಕರಿಸಿ (ತೊರರಾ. 
೬-೧೪೨೯). ೨. ಕೌರವರಾಯನಾ ಕ್ಷಣ ಕನಲಿಕೆಯ ದುಗುಡದಲಿ... 
ಬಂದನು ತನ್ನ ಮಂದಿರಕೆ (ಸಂಭಪ. ೧೭-೫೨). [ಕನಲ್‌, + -ಕೆ] 
ಕನಲ್ಲಿಡಿ (ನಾ). ಕನಲುವ ಕಿಡಿ; ನಿಗಿನಿಗಿಕೆಂಡ: ಬಿಡುವುರಿಯೆಣ್ಣೆ 
ಸೂಸುವ ಕನಲ್ಲಿಡಿ ಬೀಸು ವ ಪಾಸಮೋರೆಯಿಂದಿಡುನಜಕ ಪೊಯ್ವ 
ಕತ್ತಳಿಕೆ (ಚಂದ್ರಪು. ೫-೧೦೫). [ಕನಲ್‌, + ಕಡಿ] 
ಕನಲ್ಲೊಳ್ಳಿ (ನಾ). (2): ಆ ಅನುಜೊ ಇನ್ನು ಕನಲ್ಲೊಳ್ಳಿ ನನ್ತಿಯಾ 
ಲರಾವಿಟ್ಟದು (ಎಕ. ೪1, ಚಿಕ್ಕಮ. ೫೦-೩; ಸು.4807). [1] 
ಕನಲ್ಲು (ಕ್ರಿ). ಕನಲಿಸು ೧: ತನಗೆಡವಿಡದತಿ ಚಸಲಂ ಮನಮದು 
» :* ಬಿಡದೆ ಪಿಡಿದು ನೃಪರಂ ಕನಲ್ಲಿ ತನ್ನಿಚ್ಚೆಗೊಯ್ವುದೊಂದಚ್ಚರಿಯೇ 
(ಕಾದಂಪೂ. ೫೫೯). [ಕನಲ್ಸ್‌ * -ಚು. 1 ತೆಲು, ಕನಲಿಂಚು] 
ಕನವನಿಸು "ಕನವರಿಸ್ಕು' ನೋ. 
ಕನವರ, ಕಲವರ (ನಾ). ೧. ನಿದ್ರೆ ಮತ್ತು ಎಚ್ಚರಿಕೆಯ ನಡುವಣ 
ಸ್ಥಿತಿ; ಕನಸು: ಕಸಸು ಮನಸು ಕನನರಡೊಳಗಾ ನೃಪತನುಜಾತನ 
ನಿಂಬುಗೊಳಿಸಿ ಘನಮಾದ ನೋಹ ಮರುಳುಗೊಂಡವೊಲು ಪುರವನಿತೆಯ 
ರಿರುತಿಹರು (ನೇಮಿಸಂ. ೮-೪೩); ಕನವರವಿಲ್ಲೊಂದು ' ಗುಜುಕಿಲ್ಲ 
ಮೇಲೊಂದು ತೊನೆದಾಟವಿಲ್ಲದೊಪ್ಪಿದರು (ಭರಚ, ೧೫-೧೦೬) ; ಕೆನವರೆ 
ದಿಂದ ಕಣ್ಣಿಗೆ ತೋಖಕಿತೆಂದಾಗ ಮನನೊಂದು ಮಜಕದೊಆಗಿರಲೂ 
(ಪೂಜ್ಯಚ. ೧೩-೨೨). ಕೆಲವರ: ೨. ಭ್ರಮೆ: ಬರಿಯಾಟವೋ 
ಕನಸೋ ಕಲವರವೋ (ಮಂಕುಳ. ೩೨). (ದೇ. ತಮಿ, ತೆಲು. ಕಲವರ] 


ಕೆಸನವಕಸು ೧೪೮೬ 


ಕನವರಸು "ಕನವರಿಸ್ಕು' ನೋ. 

ಕನವರಿ (ಕ್ರಿ). ಕನಸು ಹರಿದುಹೋಗು; ಎಚ್ಚರಾಗು: ರಜನಿಯಿಮೆ 
ಯಿಮೆಯಿಂ ಮಧುದಿನಾಂತದ ಶಾಂತಿ ಕನವರಿಯುವಂತೆ (೧ಳಿವಿಂ. 
೩೨-೮). [ಕನ + ಪರಿ, (ಆ ಪಜ,)] 

ಕನವರಿಕೆ, ಕಣವರಿಕೆ, ಕಲವರಿಕೆ (ನಾ). ೧. ನಿದ್ದೆಯಲ್ಲಿ ತನ್ನಷ್ಟಕ್ಕೆ 
ತಾನೇ ಮಾತಾಡಿಕೊಳ್ಳುವಿಕೆ, --ಬಡಬಡಿಸುವಿಕೆ; ಕನಸು 
ಕನವರಿಕೆ ಪಸಿವುಜ್‌ ದನಿ ಸೋಂಕುಗಳಾದಿ ಬೋಧೆಗೆ ವಿಭಾವಂ ದಲ್‌ 


(ರಸರ. ೯೨-೧೩೨); ೨. ಮತ್ತೆ ಮತ್ತೆ ಒಂದೇ ವಿಷಯವನ್ನು 


ಯೋಚಿಸುವಿಕೆ; ಹಳವಂಡ (ಉಕ): ಎಲ್ಲಕವನಗಳಲ್ಲಿಯೂ ಜೀವನ, 
ಮಹಾಜೀವನ ಎಂಬ ಕೂಗು ಕನವರಿಕೆ, ಕೊನೆಗೆ ಕನವರಿಕೆಯೂ ನಿಂತಿತು 
(ಮಹಾಗ. ೨೩೭). ಕಣವರಿಕೆ : ೨. ಕಲೋಪಾಸಕನ ಮನದರಿಕೆಯಾದ 
ಕಣವರಿಕೆಯು ಜಿಜ್ಞಾಸೆಯಿಂದ ಜೀವನಕ್ಕೆ ಹೋಗುವದು (ಸಾಹಿವಿ. ೧೪೫). 
ಕಲವರಿಕೆ : ೧.ಸ್ವಪ್ನದ ಕಲವರಿಕೆಯಿಂದ ಬೆಬ್ಬರ ಬಿದ್ದು (ಕಥಾಮಂ. 
IV, ೧೩೧). [ಕೆನಷರಿಸು + -ಳೆ] 

ಕನವರಿಸು, ಕನಕರಿಸು, ಕನವನಿಸು, ಕನವರಸು, ಕಲವರಿಸು 
(ಕ್ರಿ). ನಿದ್ದೆಯಲ್ಲಿ ತ ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳು, 
—ಬಡಬಡಿಸು: *ಕನವರಿಸು-ನಿದ್ರಾವಿಕಾರೇ೫ (ಶಮಧಾ); 
ಕನವರಿಸೆ ನಾಲ್ಕು ವೇದಮುಮೆನಗೆ ಮುಖೋದ್ಗೆ ತಮದಲ್ಲದಾಅಂಗದ 
ಮಾತನಿತೆ ಗಡ (ಪಂಪಭಾ. ೮-೫೩); ಮುನ್ನಿನ ನಿಜಲೀಲೆಯೋಲಗದ 
ಪೆರ್ಮೆಯ ಮಾತನದೊರ್ಮೆ ಸುಪ್ತಿಯೊಳ್‌' ಕನವರಿಸುತ್ತುಮಿರ್ಪ ಹರಿ 
ಗೋಪಿಗೆ ವಿಸ್ಮಯಮಂ ನೆಗಲಕ್ವಿದಂ (ಜಗವಿ. ೩-೫೮) ; ಕನವರಿಸುತ್ತ 
ಖಳ ಸುಖಸುಪ್ತನಾದನು (ಕೌಶಿರಾ. ೨೪-೬). ಕೆನಕರಿಸು: ಆಗಲ 
ವನು ದಣಿದು ನಿಶ್ಚೇತನನಾಗಿ ಕನಕರಿಸಿದ್ದೇ ದೇವರ ಆಜ್ಞೆಯೆಂದು ಅವರು 
ತಿಳಿದುಕೊಳ್ಳುತ್ತಾರೆ (ಮುಂಬಯಿ. ೬-೧೦೯). ಕೆನವನಿಸು : ಕನವನಿಪ 
ಕಾಳರಾತ್ರಿಯ ದನಿಯಂತಾ ನೃಪನ ಕಿವಿಗೆ ದುಸ್ಸಹಮಾಯ್ತಾ ವನಿತೆಯ 
ನುಡಿ (ಪಂರಾಮಾ. ೬-೯೮); ತ್ರಿನಯನಪದಪಂಕಜಮಂ ಕನಸಿನೊಳಂ 
ಕಣ್ಣು ಕನವನಿಪ್ಪಂ ಭರದಿಂದೆ ನಮಃಶಿನಾಯಮಂತ್ರಮಂ (ಸಾಇಇ. 
2-1, ೧೭೫-೨೮; 1124); ಅವಜಕೊಳು ಸ್ತ್ವಾ ನಗೃದ್ಧಿ ಉದಯದೊಳೊ 
ತ್ತಿದೊಡೆ ಮಗುಳ್ಳೊ ಅಗುವುದುಂ ಕೆಲಸಂ ಮಾಟ್ಬುದುಂ ಕನವನಿಸುಪುದು 
ಮಕ್ಕುಂ (ಪಸಾರ. ೧೯-೧೫). ಕೆನವರಸು : ಮರುಳಾಗಿ ನುಡಿಯಿಫುದು 
ಮಜ್ಜೆ ತಾಮ್ರಚ್ಛಾಯೆ ತರಣಿಯಂಶಂ ಶರೀರಮನೊತ್ತ ರದೊಳೆ ಕನವರಸಿ 
ನುಡಿಸುತ್ತಿಹುದು (ಚೆಬಪು. ೫೮-೩೮). ಕಲವರಿಸು : ಕೂಡೆ ಕಲವರಿ 
ಸುತ್ತ ಮಿಗೆ ಮಾತಾಡಲಮ್ಮದೆ ಕಣ್ಗಳೊಳು ಕಡು ಕೋಡಿವರಿವಶ್ರುವವಿನ 
ಲೆದ್ದಾ ಪೆಣನ ಬಳಿಗೈದಿ (ಕಿಮ್ಮಸ್ತ್ರೀ. ೩-೩೩). [ಕನನರ 4 -ಇಸ್ಕು] 

ಕನವರಿಸ್ಕು (ಕ್ರಿ). ಕನಸನ್ನು ಹರಿಸು; ನಿದ್ದೆಯಿಂದ ಎಚ್ಚರ 
ಗೊಳಿಸು : ಸನ್ಸನೂಗಡಿನೋೇ ಕೆರಳ್ವ ದನಿಯೆನ್ನ ಕನವರಿಸಿತೀ ನುಡಿಯಿಂ 
(ಗಿಳಿವಿಂ. ೧೧೬-೨). [ಳನವರಿ + -ಸ್ಮು) . 

ಕೆನಸಾನ್‌ (ಕ್ರಿ). ಕನಸನ್ನು ಕಾಣು; ಸ್ಪಪ್ನವನ್ನು ಕಾಣು: ಇಂದೆ 
ಮುಂಜಾನೆ ಕನಸಾಂತು ನಾನತಿ ಸಂಕಟಂಬಟ್ಟಿ ಉಶಾ: ೭-೧೩); 
ಮಲೆಯ ಫನಮೌನದೊಳು ಕನಸಾಂತು ನಿಂದಂತೆ (ಮಲೆದೇ. ೪೩-೭). 

[ಕನಸು + ಆಸ್‌] 

ಕನಸಿಗೆ (ನಾ). ಕನಸು ಕಟ್ಟುವವನು; ಕನಸುಗಾರ: ಸುಖ 
ಸಾಮ್ರಾಜ್ಯದ ಕನಸಿಗ ನೀನು (ಗರಿ. ೧೧೧-೧೬); ಎಲ್ಲ ಕನಸಿಗರನು ತಡೆದು 
** * ಇನ್ನು ಮನೆಗೆ ತೆರಳಿರೆನಲು (ಪಯಣ ೧೨-೧೫) ; ಕುತುಕಿಗೆತ್ತಣ 
ಬಿಡುವು, ರಸಪದದ ಕನಸಿಗೆಗೆ ಬಲು ಕವಲೊಡೆದ ಬಾಳ್‌ ಬಳಿಯ ದಾರಿಗ 
ನಿಗೆ (ಮಲೆದೇ. ೨೨-೧). [ಕನಸು + -ಇಗ) 


0 


5 


25 


ಕನಸುಗಾಣ್‌ 


ಕನಸು, ಕಣಸ್ಕು (ನಾ). ೧. ಸ್ವಷ್ಟ; ನಿದ್ದೆಯಲ್ಲಿ ಕಾಣುವ ನೋಟ: 


ಪುಟ್ಟಿದಂದಿಂ ತೊಟ್ಟಂತಪ್ಪುಣಿಸಂ ಕನಸಿನೊಳಪ್ಪೊಡಂ ಕಂಡಲ್‌ಯದ 
ಮಗಂ (ವಡ್ಡಾರಾ. ೭೮-೨೦) ; ಆಟ್ಮಿಅನಿಮ್ಯಿಳಿಗೊಂಡಲಂಪುಗಳ್‌ ಕನಸಿ 
ನೊಳಂ ಪಳಂಚಲೆವು[ವೆ]ನ್ನೆರ್ದೆಯೊಳ್‌ (ಸಂಪಭಾ. ೪-೧೦೬) ; ಇರುಳ್‌ 
ಕಂಡ ಕನಸುಗಳಂ ಪಗಲ್‌ ನೆನೆವಂತೆ (ಧರ್ಮಾಮ್ಯ, ೧-೧೫೪) ; ಕನಸಿನ 
ಭತ್ತಕ್ಕೆ ಗೋಣಿಯಾಂಪರೆ (ಛೀಲಾವ. ೪-೭೦); ಮೂಗರು ಕಂಡ 
ಕನಸಿನಂತೆ ಮೆಜಕಿವಾತ್ಮಯೋಗವನಾರಾಡಬಹುದು (ಭರಚ. ೨-೯೨). 
೨. ಸುಳ್ಳು; ಅಸತ್ಯ; ಕಲ್ಪನೆ: ಉದಾರಮಹೇಶ್ವರನೀಶ್ವರವಕ 
ಪ್ರಸಾದಮೆಲ್ಲಂ ತನಗೆ ನೆನಸಾಗೆಯುಂ ಕನಸಿನಂದಮಾಗಿ. ತೋಟಕ 
(ಪಂಪಭಾ. ೧೧-೧೩೧ ವ); ಮರುಳಕ್ಕ ಕನಸಿನ ತೊಣಕಿಯೊಳ್‌ ನೀರ್ಗು 
ಡಿದು ತಣಿವನಜಸಿದರೊಳರೇ (ಶಾಂತಿಪು. ೪-೯೮); ಕನಸಲ್ಲಿದು ನಿಶ್ಚಯ 
ಮೆಂದಳ್ಳಳ್ಳಿ ನೋಡಿ (ಧರ್ಮಾಮೃ. -೩-೧೧೪) ; ಕನಕಂ ನೀರಕ್ಕರಂ 
ಪೆಂಡತಿ ಕನಸು ಸುತರ" ಮಂಜು... ಅಚಿರವು (ರಕ್ಷಾಶ. ೩೧). 
ಕೆಜಸ್ಸು: ೧. ಕಣಸು ಬಿರಿದೊಡನೆ ನನಸು ನುಗ್ಗಿತು ಬಗೆಯ ಭೂಮಿಕೆಗೆ 
( ಶ್ರೀರಾಮಾ. ೫೨೪-೬೪೭) ; ತಿರಿವ ತಿರುಕರ ಕಣಸ್ಕೆ ನಿನಗೆ ನೆಲೆ ಇಲ್ಲೆ? 
(ಮಲೆದೇ. ೫-೬). 

ಕನಸಿನ ಗಂಟು - (ಆಲಂ) ಅಸಾಧ್ಯವಾದುದು; ಕೈಗೆ ನಿಲುಕ 
ಲಾರದುದು : ಅವಳು ಹೆತ್ತ ನೂರು ಮಕ್ಕಳು ಕನಸಿನ ಗಂಟಾಯಿತು 
(ವಚಭಾ. ೩೬೦); ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತವಾದ ಸರಕಾರದೊಂದಿಗೆ 
ಹೋರಾಡಿ ಸ್ವಾತಂತ್ರ ಗಳಿಸುವುದು ಕನಸಿನ ಗಂಟಿಂದು ನನ್ನ 
ಮನಸ್ಸೆಂದಿತು (ಕುರುಕಾ. ೧೫೦). ಕನಸಿನ ಮಂಡಿಗೆ - ಕನಸಿನ ಗಂಟು: 
ಹಣವಿಲ್ಲದೆ ಹೋದರೆ ಅವೆಲ್ಲ ಕನಸಿನ ಮಂಡಿಗೆಗಳಾಗಿಯೇ ಉಳಿಯುತ್ತವೆ 
(ಗ್ರ ಎ ಥಾ ಲ. ೧೧). ಈನಸಿಲ್ಲದಂ್‌ = ಕನಸಿಲ್ಲದವರು; ನಿದ್ದೆಯಿಲ್ಲ 
ದವರು; ದೇವತೆಗಳು : *ಕನಸಿಲ್ಲದರೆಮೆಯಿಕ್ಳ ದರನುನಯದಿಂ ಗಾಳಿ 
ವಟ್ಟಿ ಗರುಮಚ್ಚರರ್‌ ೫ ದೇವವ್ರಾತಕಮರ್ದ ನಾಮಂ (ಕವಿಕಂ. 
೩೨) ;-ಕನಸಿಲ್ಲಡರ್‌, ನರೆದೋಜದರ್‌, ಎವೆಯಿಕ್ಳೆದರ್‌, ಜನ್ನಗೂಟರ್‌ 
. ಈ ೯ ದೇವರ್ಕಳ ಪೆಸರ್‌* (ಕಶಸಾ. ೨-೧೯). ಕನಸುಳಟ್ಟು = 
ಮನಸ್ಸಿನಲ್ಲಿ ಕಾಲ್ಪನಿಕ ಚಿತ್ರ ಮೂಡಿಸಿಕೊಳ್ಳು ; ಗಾಳಿಗೋಪುರ 
ಕಟ್ಟು: ತರೆಗತಿಯಲ್ಲಿ ಕುಳಿತಂತೆಯೆ ಮನಸ್ಸು ಕನಸು ಕಟ್ಟುತ್ತಿತ್ತು 
(ಆಲಹೂ. ೫೨). 

[ಕನ 4 -ಸ್ಕು. / ತಮಿ. ಕನವು; ಮಲ. ಕಿನಾವು; ಕೊಡ. ಕೆನಚಿ. 


ಕನಸುಂಗುಳಿ (ನಾ). ಕನಸುಗಾಣುವ ಸ್ವಭಾವದವನು ; ಭ್ರಾಂತಿಗೆ 


ಒಳಗಾಡವನು : ಪರಮ ಧರ್ಮ ನೀತಿಗಳನ್ನು ವಿಧಿಸಿ ಮುದ್ರೆಮಾಡಿದ 
ಶಾಸ್ತ್ರಗಳು ಕನಸುಂಗುಳಿಗಳೆಂದೆ (ಬಿಟ್ಟಅ. ೭೫-೮), [ಕನಸು - -ಕುಳ್ಳಿ] 


ಕನಸುಗ (ನಾ). - ಕನಸಿಗ: “ಸಸನ್‌, ಸಸಕಃ ಈ ೨ ಕನಸುಗಂ” 


(ಕಾಶಕೃ. ೧೬೨). [ಕನಸು + -ಗ್ಯ] 


ಕನಸುಗಾಣ್‌ (ಕ್ರಿ). -ಕನಸಾನ್‌: ಗಂಗೆಯ ಪೊನಲೊಳ್‌ ಫೋಪ 


ಕಲ್ಪವೃಕ್ಷಮಂ ತಾನೆ ಪಿಡಿದು ತೆಗೆದು ತಡಿಗೆ ಸಾರ್ಚಿ 'ಸುರಾಂಗನೆಯ 
ಕೊಡನರ್ಚಿಸುವುದಂ ಕನಸುಗಂಡು (ಚಾವುಂಪು. ೮೧-೧೧) ; ತನ್ನ 


-ವದನಾರವಿಂದಮಂ ಗಜರಾಜಂ ಬಂದು ಪುಗುವುದುಮಂ ಕನಸುಗಂಡು 


(ಅಜಿಪು. ೩-೧೨ ವ); ಭೀತಿಯಂ ಬಟ್ಟ ದನೆ ಕನಸುಗೆಂಡುನ್ಮುಳಂಗೊಂಡು 
(ಎಕ. ೪11, ಶಿವಮೊ, ೬೪-೨; 1112). 

ಕನಸುಗಾಣದರ್‌ - ದೇವತೆಗಳು : ಕನಸುಗಾಣದರ ಪುರಮಂ 
ಪೊಕ್ಕು ದೇಸಿಯೆಂದೆಸಿಸಿ (ಸಿದ್ದೇಪು. ೨-೧೪). ಕೆನಸುಗಾಣವರ ಪಿರಿಯ ಎ 
ದೇವತೆಗಳ ಹಿರಿಯ; ಬ ಬ್ರಹ್ಮ: *ಕನಸುಗಾಣದರ ಪಿರಿಯಂ ಬರ್ಮ? 
(ಶಬ್ದಮಂ. ೯). [ಕನಸು + ಕಾಣ್‌] 


ಕನಸುಗಾರ 


ಕನಸುಗಾರ (ನಾ). = ಕನಸಿಗ: 
ಗಾರ... (ಪುನರು. ೫೪೬). 
[ಕನಸು * -ಗಾರ (೮. -ಕಾಅ)] 
ಕನಸುಗಾರಿಕೆ (ನಾ). ಕನಸು ಕಟ್ಟುವಿಕೆ; ಸ್ಪಪ್ನಶೀಲತೆ : ಕನಸು 
ಗಾರಿಕೆ ಹದಮಾರದ ಶೃಂಗಾರ... . ಪುನರ್ನಿರ್ಮಿಸಿ ಆಗಿನ ಲೇಖಕರು 
ತಮ್ಮ ಕತೆ - ಕಾದಂಬರಿಗಳಲ್ಲಿ ಎರಕಹೊಯ್ದರು (ಹೊಸಕ್ಷಿ. ೨೮೦). 
[ಕನಸುಗಾರ 4 -ಇಕೆ] 
ಕನಸುಣಿ (ನಾ). ಕನಸಿನಲ್ಲಿಯೇ ಇರುವವನು; ಕಲ್ಪನಾ 
ಲೋಕದಲ್ಲಿಯೇ ಮಗ್ಗನಾದವನು: ನೀನು ಕನಸುಣಿ . . . ಸಕ್ಕ 
ಜಗದ ಪರಿವೆ, ಅರಿವು ನಿನಗಿಲ್ಲನಿನ್ನೂ (ಮುಕ್ತಿ. ೧೪೫) ; ಸಾಹಿತಿಯು 
ಕನಸುಣಿಯೆಂಬ ಆರೋಪಕ್ಕೂ ಪಾತ್ರನಾಗುತ್ತಾನೆ (ಸಾಸಮಾ. ೩೪). 
[ಕನಸು + -ಉಣಿ] 


"ಹಾದು, ಅವನೊಬ್ಬ ಕನಿ, ಕನಸು 


_ಕನಸುದೋಯು (ಕ್ರಿ). ಕನಸಿನ ಮೂಲಕವಾಗಿ ಕಾಣಿಸು; ಸ್ವಪ್ನ 
ದಿಂದ ಸೂಚಿಸು: ಮುನ್ನಿನ ರೂಪುನೆರಸಿ ಪುಟ್ಟುವ ಮಕ್ಕಳುಮಂ | 


ಮೋಹದಿ6 ಕನಸುಡೋಆಕ ಬಂದು ಪುಟ್ಟುವ ಮಕ್ಕಳುಮಂ ಕಂಡು 
ಮಜುಭವಮುಂಟಿಂದು ನಂಬುವುದು (ಧರ್ಮಾಮೃ. ೯-೫೧ ಆಡಿಟಿ). 
[ಕನಸು ೬ ತೋಟ್ಕು (೮ ತೋಜ್‌)) 
ಕನಾಗ (ನಾ). ಒಂದು ಬಗೆಯೆ ಮರ: ಕನಕೆನ ಮರ, ಕನಾಗೆ (ಮೈಣಗಿ. 


೨೭-೫೨೩). (2) 
ಕನಾಗಿ (ನಾ). ಒಂದು ಬಗೆಯ ಮರೆ: ದೊಡ್ಡ ಜಾಜಿಕಾಯಿ, ಕನಾಗಿ 
(ಮೈ ಔ೧. ೫೬-೧೧೧೮). [?) 


ಕನಾತಿ (ನಾ). ಏಟು; ಹೊಡೆತ: ಬೀಳಲಿ ಇನ್ನೂ ಎಲ್ಲು ಕನಾತಿ! 
ನಂಗೆ ಮಾತ್ರ ಬೆನ್ನಮ್ಮಾಲೆ ಇಳ್ಳಡಿಸ್ತಾರಲ್ಲಾ ? (ಮಲೆಮ. ೪೦೩). [?] 

ಕನಾತು (ನಾ). ಡೇರೆಯಲ್ಲಿರುವ : ಬಟ್ಟಿಯ ಗೋಡೆ: ಆ ಚಂದ್ರ 
ಶಾಲೆಗಳ ಮೇಲುಗಡೆ ಕನಾತಿನ ಫರದೆಗಳು ಜರಿಯ ಮೇಲುಕಟ್ಟುಗಳೂ 
ಕಟ್ಟಲ್ಪಟ್ಟ ದ್ದವು (ಶ್ರೀರಾಯ. ೪೫). 

[+ ಮರಾ, ಕನಾತ್‌, ಕನಾಥ್‌ ; ಅರ. ಕನಾತ್‌] 

ಕನಿ (ಕ್ರಿ). ೧. ಹೊಳೆ; ಮಿಂಡು; ಪ್ರಕಾಶಿಸು: ದನುಜೇಂದ್ರ 
ನೊಡ್ಡು ಕರ್ಗನೆ ಕನಿಯುತ್ತಿರೆ ನೋಡೆ ಕಂಡು ವಾನರಚಿಹ್ನರ್‌ ಮುನಿ 
ಸನುವಿಸೆ ಕಾದುವ ತಕ್ಕಿ ನೊಳಾಹನಭೂಮಿಗೆಕ್ಕೆಯಿಂ ನಡೆತಂದರ್‌ 
(ಪಂರಾಮಾ. ೧೩-೨೧); ಎತ್ತೆತ್ತಲುಂ ಬಳ್ಳಿಮಿಂಚಂ ತಳೆದಾಶಾ 
ಮಂಡಲಂ ಕಲ್ಲನೆ ಕನಿಯೆ ಜಳಸ್ಟೀತಜೀಮೂತಜಾತಂ (ಜಗವಿ. 
೪-೧೪). ೨. ಕಪ್ಪಾಗು; ಕರಿದಾಗು: ಕಾಮನ ಸುಟ್ಟ ಕಾಡಿಗೆನೆ 
ಕರ್ಗನೆ ಕ[ಪಾಠಾಂ. ಗ]ನಿತುದು ಮಲದ ಮಸಿಯ ಮಣಕದಿನಂಗಂ 
(ಅರ್ಧನೇ. ೧-೮೬). 

(ದೇ. 1 ತಮಿ. ಮಲ. ಕನಿ; ತುಳು. ಕನಿ, ಕಣಿ] 

ಕನ್ನಿ (ಕ್ರಿ). ೧. ಕಳಿ; ಪಕ್ವವಾಗು. ೨. ಜಿಡ್ನಾಗು; ಕಮರುವಾಸನೆ 
ಯನ್ನು ಪಡೆ : ಒಂದು ದಿವಸ ಬಿಸಿಲೊಳು ಪೋಗಿ ಬಲು ಹುರುಪೊಂದಿದ 
ಮೈಯೊಳು ಬೆಮರು ನಿಂದು ಕನಿತು ಮಿಗೆ ಮಲವುಣ್ಮಲು (ನೇಮಿಸಂ. 
೭-೧೦೨). ೩. ಸ್ರವಿಸು; ಸೋರು; ಜೋನಿಯಾಗು : ಅವಳ ಹಣೆಗೆ 
ಪೆಟ್ಟಾಗಿ ಕನಿದು ಹೋಯಿತು (ಒಡ್ಡಿ ಉ. ೧೨೭); ಬೆಲ್ಲ ಕನಿಯುತ್ತದೆ 
(ರೂಢಿ). [ದೇ.1 ತಮಿ. ಮಲ. ಕನಿ) 

ಕನ್ನಿ (ನಾ). ೧. ಮಿಂಚು; ಹೊಳಪು; ಕಾಂತಿ: ಹೆಣಗಿ ಮಾಡುವ 
ದೇನು? ಡೊರೆನಂದು ದೊರೆ ನೀನು ಕನಿಯ ಬಿಳಿ ಹರಳ ಗಣಿಯೇ 


೧೪೮೭ 


20 


80 


95 


40 


(ಉಯ್ಮಾಲೆ. ೧೧೨-೯). ೨. ಮರುಕ; ದಯೆ; ಕರುಣೆ. "ಕನಿಮನೆ' |45 


ಪರಾ. ([< ಕನ್ನಿ. / ತಮಿ. ಮಲ. ಕನಿವು] 


ಕನಿಸ್ಮಿಕೆ 


ಕನಿಕರ (ನಾ). ಮರುಕ; ದಯೆ; ಕರುಣೆ: ಆ ಹುಡುಗನನ್ನು ಕಂಡು 

ಕೆನಿಕರವೆನಿಸಿತು (ಮಹಾತ್ಮ. ೩೩). 
[ದೇ. ॥ ತಮಿ. ತುಳು. ತೆಲು. ಕನಿಕರ] 

ಕನಿಕರಿಸು (ಕ್ರಿ). ದಯೆ ತೋರು; ಅನುಕಂಪೆ ತೋರು : ಪೀಡಿತರ 
ನಿನಿಸು- ಕನಿಕರಿಸದವ ಹೊಲೆಯ (ಗಿಳಿವಿಂ. ೧೬-೫) ; ಸಿದ್ಧಿವಿನಾಯಕ 
ಕಬ್ಬಿಗನನು ಕನಿಕರಿಸು (ಇಂಚಾಪ. ೩-೨). 

[ಕನಿಕರ + -ಇಸ್ಕು. / ತೆಲು. ಕನಿಕರಿಂಚು] 

ಕನಿಕಿಸು (ಕ್ರಿ). ಹಿಂದು ಮುಂದು ನೋಡು; ತಡಮಾಡು (?): 
ಕನಸಿನೊಳಾದರು ನಾ ಬಿಡೆ ಕನಿಕಿಸದೀ ಕ್ಷಣದಿ ಪಿರಿಯ ಧನ ಸುರಿಯು 
ವದೆ :(ಹಮಚ. ೮೭). [2] 

ಕನಿಮನೆ (ನಾ). ಕರುಣೆಯ ನೆಲೆ; ದಯೆಯ ಆಗರ: ತಾಯೆ ಕನಿ 
ಮನೆಯೇ ನೀ ಅಕ್ಕ ಅಕ್ಕರತೆಯೇ (ಗರಿ. ೭-೧). [ಕನ್ನಿ ಮನೆ) 

ಕನಿಲ್‌ (ನಾ). ಕರುಣೆ (?) : ಕನ್ನೆಯರು ಕನಿಲ ಪುಯ್ಕಲ ಮಾಡಲವ 
ರನು ಮನದೊಳಚ್ಚರಿವಟ್ಟು ಕೇಳ್ದನು (ಫಣಿಚ. ೪-೭೬). [ಕ್ಕಿ] 

ಕನಿಷ್ಟ (ಗು). ತೀರ ಅಲ್ಪ ವಾದ ; ಅತ್ಯಂತ ಕೆಳಮಟ್ಟದ ; ಅತಿ 
ಕಡಮೆಯ : ಆಜಿಯೊಳುರ್ಪೆ ಕೈದುವಂ ಪಿಡಿವವರೆಲ್ಲಮಣ್ಮುವೊಡಮಾ 
ಯುಗಮೇಕೆ ಕನಿಷ್ಟ 4 ಮಪ್ಪರೋ (ಕಾನ್ಯ ಸಾ. ೪೨೩ ಶೂದ್ರಕ) ; ವಿಷಧರಂ 
ಗಳ ತೊಡಿಗೆಯಿಂದಾಂ ಕನಿಪ್ವವೇ (ವಾಗೀರ. ದೇ. ೨೬೧-೧೧). 

[ಆ ಸೆಂ. ಕನಿಷ್ಠ) 

ಕನಿಷ್ಕ (ಗು). ೧. - ಕನಿಷ್ಟ. (ನಾ). ೨. ಅತಿ ಹೀನನಾದವನು ; 
ಅತ್ಯುಂತ ಕೆಳಮಟ್ಟದವನು : ಮಾತಿನಲ್ಲಿ ಕರ್ಕಶ ಮನದಲ್ಲಿ ಘಾತಕ 
ತನವುಳ್ಳ ವನ ಕನಿಷ್ಠವೆಂಬರು (ಅಖಂಡೇ. ೯೯-೨೫) ; ಕೀಳು ಅಂತ ಆಗದೆ 
ಅವರು ಕನಿಷ್ಠರು ಅಂತ ಆಗುತ್ತಲೇ ಇರಲಿಲ್ಲ (ಮು ನಿ ಮಾ. ೧೨). 
೩. ಚಿಕ್ಕವನು; ಕಿರಿಯ; ತಮ್ಮ; ಅನುಜ: *ಕನಿಸ್ಮಃ, 
ಅವರಜಃ, ಅನುಜಃ - ಈ 4 ತಮ್ಮಂ” (ಹಲಾಯು. ೮೩-೩೫೧) ; 
ನಾನು ಕೂಡ ಕನಿಷ್ಠನನ್ನು ಅಪೇಕ್ಷಿಸುತ್ತೇನೆ (ಭಾಸನಾ. ೭-೧೦). 

ಕನಿಷ್ಮಪಕ್ಷ- ಕಡೆಯ ಪಕ್ಷ; ತೀರ ಕಡಮೆಯೆಂದರೆ; ಏನಿ 

ಲ್ಲೆಂದರೂ: ಬಮ್ಮಲದೇವಿಗೆ ಕನಿಸ್ಮಪಕ್ಷ ಆರುಮಂದಿ ಮಕ್ಕಳಿದ್ದರು 
ಎಂದಂತಾಯಿತು (ಸತತ 1x. ಪ್ರಸ್ತಾವನೆ). ಈನಿಷ್ಠಸಂಖ್ಯೆ- ಇ ಅತ್ಯಂತ 
ಕಡಮೆ ಸಂಖ್ಯೆ. (ಸಂ. ; 

ಕನಿಷ್ಠಂಬಿಸಿಗೆ (ಜು: ಪ್ರಭವ ಮೊದಲಾದ ಅರುವತ್ತು ಸಂವತ್ಸರ 
ಗಳಲ್ಲಿ ಪ್ಲವಂಗದಿಂದ ಕೊನೆಯ ಇಪ್ಪತ್ತು ಸಂವತ್ಸರಗಳ ಗುಂಪು. 
"ಅಧಮಬಿಸಿಗೆ' ಪರಾ. 


[ಕನಿಷ್ಠ 1- ಬಿಸಿಗೆ] 
ಕನಿಷ್ಠತೆ (ನಾ). ಅತ್ಯಲ್ಪತೆ; ಅತ್ಯಂತ ಕೆಳಮಟ್ಟ: ಅಳಿವಿನ 
ಕನಿಷ್ಠ [ಪಾಠಾ ಂ. ಸಿಕೃಷ್ಠ ಸ್ವ] ತೆಯುಮನಭಿಮಾನದುನ್ನ ತಿಕ್ಕೆಯುವುಂ 


ಬಗೆವುದಲ್ತೈ (ಜೀವಸಂ. ೧೫೭-೧೪ [ಸಂ. ಕನಿಷ್ಮತಾ] 

ಕನಿಷ ವೃತ್ತಿ (ನಾ). ಹೀನವಾದ ವ್ಯ ತ್ತಿ; ಕೇಳುದರ್ಜೆಯ ಜೀವ 
ನೋಪಾಯ:: ತ್ರಿಶಂಕುವಿನ ನಂದನಗಂ ಖುಣಮಾಗೆ , , . ಸುಡು 
ಗಾಡನೆ ಕಾಯ್ದು ಕಷ್ಠ ೃತ್ತಿಯಿಂ ನವೆಯೆನೆ (ಕಅಕೆಕಂ. ೬೭). 

(ಕನಿಷ್ಠ + ವೃತ್ತಿ] 

ಕನಿಸ್ಮಾ ಚರಣ (ನಾ). ೧. ಹೀನವಾದ ನಡವಳಿಕೆ. ೨. ಹೀನ 
ನಾದವನ ನಡವಳಿಕೆ : ಬಿಡು ಕನ್ಮಾರತ್ನಮನೀಗಡೆ ಚಕ್ರಿ ಪದದ್ವಯಕೆ 
ತಡೆದಿರದೆಆಗೇ ಪಡೆಮಾತೊ ಬಂದು ಕಾಣ್‌ ಕಂಡೊಡೆ ಸಥ್ಯ ಮಪಥ್ಯಮಿಾ 
ಕನಿಷ್ಕಾಚರಣಂ (ಶಾಂತಿಪು. ೩-೮೯). [ಕನಿಷ್ಠ + ಆಚರಣ] 

ಕನಿಷ್ಮಿಕೆ (ನಾ). ಕಿರುಬೆರಳು; ಕಿಬ್ಬೆರಳು. [ಸಂ. ಕನಿಷ್ಠಿಕಾ] 


ಕನಿಷೆ ೧೪೮೮ 


ಕನಿಷ್ಕೆ (ನಾ). ೧. ಅತಿಹೀನಳಾದವಳು; ಅತ್ಯಂತ ಕೆಳಮಟ್ಟ 
ದವಳು : ಕನಿಷ್ಠೆ ನಿಷ್ಕುರೆ ಮದೋದ್ಧತೆ ಸಂಚಳೆ . . . ದುರಾತ್ಮೆಯಪ್ಪ 
ವಧು ಸಜ್ಜನಮೇ (ಮದತಿ. ೮-೬). ೨. ಅತ್ಯಂತ ಕಿರಿಯಳು; ಎಲ್ಲರಿ 
ಗಿಂತ ಚಿಕ್ಕವಳು. ೩. ತಮ್ಮನ ಹೆಂಡತಿ. ೪. ಕಿರಿಯ ಹೆಂಡತಿ. 
೫. ಕಿರುಬೆರಳು: “ಅಂಗುಸ್ಮಮೆನಲು ತರ್ಜನಿಯು ಮಧ್ಯಾಂಗುಲಿ 
ಪವಿತ್ರಂ ಕನಿಷ್ಠೆಯೆಂದೈದು ಬೆರಲಿಂಗೆ ಪೆಸರಕ್ಕು? (ಮಂಗರಾ. ೯೬-೧೦). 
೬. [ಕಾವ್ಯಮಾ] ನಾಯಿಕಾ ಪ್ರಭೇದಗಳಲ್ಲಿ ಒಂದು : ಜೀಷ್ಕೆ 
ಕನಿಷ್ಠೆಯರೆಂಬ . . . ವನಿತೆಯರಿಂ (ವಿವೇಕ. ೨೨೮). (ಸಂ. ಕನಿಷ್ಕಾ] 

ಕನಿಸ (ಗು). ಕೀಳಾದ; ಅಧಮ : ಉತ್ತಮ ಮಧ್ಯಮ ಕನಿಸವಾಗಿ 
(ಸೌಇಎ, ೧೯೩೪, ಪುಂಗನೂ. ೧೫೬-೧೦ ; 1419). [೮ ಸಂ. ಕನಿಷ್ಕ) 

ಕನಿಸು (ಕ್ರಿ). (ಕರಾ) ದೀಪ ಹೊತ್ತಿಸು, --ಉರಿಸು, ಹಚ್ಚು: 
ಸಂಜೆಯಾಯಿತು, ದೀಪ ಕನಿಸು (ರೂಢಿ). [ಕನಿ + -ಸು] 

ಕನೀನಿ (ನಾ). ೧. ಕಿರುಬೆರಳು. ೨. ಕಣ್ಣುಗುಡ್ಲೆ ; ಕಣ್ಣಿನ ಪಾನೆ. 

| (ಸಂ. ಕನೀನೀ] 

ಕನೀನಿಕೆ (ನಾ). ೧. ಕಿರುಬೆರಳು. ೨. ಕಣ್ಣಿನ ಪಾಪೆ; ಕಣ್ಣಾಲಿ; 
ಕಣ್ಣುಗೊಂಬೆ : *ಕನೀನಿಕೆಯದಕ್ಷಿಮಧ್ಮಂ ತಾರೆಯೆನಲಾಲಿ* 
(ಮಂಗರಾ. ೯೩-೨); ಕತ್ತಲೊಳಗೆ ಹೊತ್ತು ಗಳೆಯುವವನ ಕನೀನಿಕೆಗಳು 
ವಿಸ್ತೃತವಾಗಿ ಅನನ ಕಣ್ಣುಗಳಿಗೆ ಬೆಳಕು ದುಸ್ಸಹವಾಗುತ್ತದೆ 
(ಮುಂಬಯಿ. ೫-೧೭೧) ; ನಯನಕೆ ಕನೀಸಿಕೆ ಸಲ್ಲಿನೆನ್ನುವುದೆ (ಹೆಬ್ಬಿರ. 
೨೫-೫೦); ರೋಗಿಗೆ ಓದಲಾಗುವುದಿಲ್ಲ. ಕನೀನಿಕೆ (pupil) ಅಗಲ 
ವಾಗುತ್ತದೆ (ಕೆಲಕೋ. ೨೨). (ಸಂ. ಕನೀನಿಕಾ] 

ಕನೀಯ, ಕನೀಯಾಂಸ (ನಾ). ೧. ಕಿರಿಯವನು; ತಮ್ಮ: 
*ಅನುಜಂ ಕನೀಯನವರಜನೆನಲು ತಮ್ಮನೆಂದು? (ಮಂಗರಾ, 
೯೨-೧೧) ; ಕೇಳಗ್ನಿಭೂತಿಯೆ ನಾನಗ್ರಜನೆಂ ಕನೀಯನೆ ಕಳಾಸಂಪನ್ನನೈೈ 
(ಸುಕುಮಾ. ೫-೨೪); ಜ್ಯಾಯನ ರಾಜ್ಕಮನಯ್ಯ ಕನೀಯನಪೇಕ್ಷಿಸು 
ವುದುಚಿತಮಲ್ಲು (ಪಂರಾಮಾ. ೬-೧೨೬). ೨. ಅಧಮ; ಹೀನ; 
ಅಲ್ಪ: ಈ ರೂಪೀ ಶುಭಲಕ್ಷಣವಾರಯ್ಕೆ ಕನೀಯರಪ್ಪರೊಳ್‌ ಸಮ 
ನಿಸದೀ ಭೂರಿಭುಜನುದ್ದಂ (ನೇಮಿಪು. ೫-೪೬) ; ಆ ಮಹಾಸಾಮ್ರಾಜ್ಯದ 
ಮಹೋದಯಕ್ಕೆ ಕನೀಯವೂ ಅಜ್ಞಾತವೂ ಆದ ಕಂಪಿಲರಾ ಜ್ಯ 
ಪ್ರಮುಖಕಾರಣವಾಯಿತೆಂದರೆ ಯಾರಿಗಾದೆರೊ ಆಶ್ಚರ್ಯವಾದೀತು 
(ನಂಜುಂಡ.111, ಪ್ರಸ್ತಾವನೆ). ಕನೀಯಾಂಸ : ೧. ಜ್ಯಾಯಾಂಸ, ಕನೀ 
ಯಾಂಸ, ವಿದ್ವಾಂಸ (ಶಮದ. ೮೭ ಪ್ರಯೋ). (ಸಂ. ಕನೀಯಸ*] 

ಕನೀಯಸಿ (ನಾ). ಕಿರಿಯಳು ; ತಂಗಿ. [ಸಂ. ಕನೀಯಸೀ] 

ಕನೀಯಾಂಸ "ಕನೀಯ' ನೋ. 

ಕನುಸುರಗಿಡ (ನಾ). ಒಂದು ಬಗೆಯ ಗಿಡ: ಕನುಸುರಗಿಡ, ಹರಕೆ 
(ಮೈಡಗಿ. ೭೮-೧೬೦೬). [1] 

ಕನೆ (ನಾ). ಇನ್ನೂ ಕರುಹಾಕದ ಹಸು; ಮಣಕ ; ಕಡಸು; ಪಡ್ಡೆ: 
ಅನರ ಪುರುಳೆನಿಸಿದ ಆಳಳುಗಳಲ್ಲಿ - ಈದ ಆವು; ಕಟ್ಟದ ಆವು; 
ಕನೆಯ ಅವು; ಬೆದೆಯ ಆವು (ಭಾಷಾಶಾ. ೨೫೬). ಆ ಕನ್ನೆ] 

ಕನೆಕೆಂದಾಳ (ನಾ). ಒಂದು ಬಗೆಯ ಔಷಧಿ ಗಿಡ: ಕೆಂದಾಳ, ಕನೆ 
ಕೆಂದಾಳ (ಮೈಔಗಿ. ೫೬-೧೧೨೭). [7 

ಕನ್ನ; (ನಾ). ೧. ಗೋಡೆಯಲ್ಲಿ ಕೊರೆಯುವ ಕಂಡಿ, ರಂಧ್ರ, 
-ಸುರಂಗ:"ಸುರಂಗಾ, ಸಂಧಿಃ-ಈ ೨ ಕನ್ನಂ?(ಹಲಾಯು. ೧೨೬-೮೬); 
ಕನ್ನ ವನಿಕ್ಕು ವೊಡವನೀಶೋನ್ನತ ನೆಲಗಟ್ಟು ವಜ್ರಮಯಮೇಜುವರಾರ್‌ 
(ಧರ್ಮಾಮೃ. ೬-೧೮) ; ತ ನ್ನವಸರ ಕ್ಕಾಗಿ ಹಗಲುಗನ್ನ ವನಿಕ್ಕಿದರೆ 
ಕನ್ನ ಸವೆಯಲಿಲ್ಲ ಕಳವು ದೊರೆಯಲಿಲ್ಲ (ಮಹಾದೇ. ಕ. ೧೨೬-೩೦೫); 


15 


26 


45 


ಕನ್ನಗತ್ತರಿ 


ಕನ್ನದಿಂ ದಾಟಿ ಬಾರದಂ ತೆ ಮುಚ್ಚುವ ಪಳಹಮಂ ಕನ್ನದೊಳ್‌ 
ಸಂಧಿಸಿದ ಕಲ್ಲಂ ತೆಗೆವಿರ್ಕುಟಂ (ದಶಕು. ೮೯೯); ತನ್ನ ಬೀಡಿಂಗಂ 
ಚೇಟಕಮಹಾರಾಜನರಮನೆಗಂ ಕನ್ನಮಂ ಕಟ್ಟ ಪಯಣಮಂ 
ಮಾಲ್ಬಲ್ಲಿ ಕನ್ನದಿಂ ಮೂವರು ಕುಮಾರಿಯರಂ ತೆಗೆದು ತರ್ಪುದುಂ 
(ಪುಣ್ಯಾಸ್ರ. ೩-೪೪ ವ); ಗರುಡನ ತಅವರಿ [ಪಾಕಾಂ. ೪ಿ]ಕೆಯೊಳು ಹಾವು 
ಕನ್ನವ ಕೊಣಕದು ಬದುಕುವುದೇ (ಕುವ್ಕಾವಿ. ೯-೭೪); ಹರಿಪುರದರಸ 
ಚರರಿಂದಅಜದು ಕನ್ನದೊಳುರುಳಿ ಪೋದಂ ನಿಜಕುಟುಂಬಂಬೆರಸು ನಿಸಿ 
ಯಲ್ಲಿ (ಜ್ಞಾನಚಂ. ೨-೫೨) ; ಮಾರಿಯ ಮನೆಗೆ ಹೋತ ಕನ್ನ ಕೊರೆದ 
ಹಾಗೆ (ಗಾದೆ). ೨. ಕಳವು: ಕನ್ನದೊಳ್‌ ಸತ್ತ ಕಳ್ಳನ ತಾಯಂತೊಳ 
ಗೊಳಗಟುತೆ (ಅರ್ಧನೇ. ೭೬-೧೨ ವ). 
[ದೇ. | ತಮಿ. ಮಲ. ಕನ್ನ; ತುಳು. ಕನ್ನ, :ಕನ್ನೊ, ಗನ್ನೊ ; 
ತೆಲು. ಕನ್ನ] 
ಕನ್ನ (ನಾ). ಕೆನ್ನೆ; ಗಲ್ಲ; ಕಪೋಲ (4). 
[ದೇ. ॥ ತನಿ. ಮಲ. ಕನ್ನ) 
ಕನ್ನ್ಯ (ನಾ). ಕೆವಿ;-ಕರ್ಣ: * ತ್ತಕ್ಕೆ ನತ್ವಂ :-- ಕರ್ಣ - ಕನ್ನ” 
(ಶವಾದ. ೨೬೫ ಪ್ರಯೋ). 
[< ಪ್ರಾ. ಕಣ್ಣ. / ಸಂ. ಕರ್ಣ] 
ಕನ್ನ, (ನಾ). ಕಪ್ಪು; ಕೃಷ್ಣವರ್ಣ. ೨. ಒಬ್ಬಾತನ ಹೆಸರು: ಶ್ರೀ 
ಪುರುಷರ್‌ ರಾಜ್ಮಂಗೆಯೆ ಕಂಸ್ಥ ಅರಸ ೫ ೫ ೫ (ಎಕ. ೫1, ತುಮಕೂ. 
೯೧-೫ ; 780) ; ಕಾಳಂ ಬಾಟ ಕುಂಭಯ್ಕನುಂ ಆಸೂಗೊರ ಕನ್ನನಂ 
(ಎಕ. 2೮, ಚಿತ್ರದು. ೭೪-೧೨, 96); ಮಹಾಸಾಮನ್ನಂ ಕನ್ನನ 
ಬಣ್ವಂ (ಸೌಇಇ. X1-i, ೪೭-೬; 995). 
[ಆ ಪ್ರಾ. ಕಣ್ಣ. / ಸಂ. ಕೃಷ್ಣ] 
ಕನ್ನ್ಯ (ನಾ). ನೀಚ; ಅಧಮ (?): ಸುಣ್ಣ ಕರ್ದಮ ಸ್ವೀರವನ್ನು 
ಕೂಡಿಸಿ ದಿವ್ಮಾನ್ನದೊಡ ಉಂಬೊ ಕನ್ನನಂತೆ ಕಾಣಿರೊ ಅನ್ಮಾಯ 
ವಾಹದು (ವಿಸಾಸು. ೫೮-೧). [?) 
ಕನ್ನಕಂಡಿ "ಕನ್ನಗಂಡಿ' ನೋ. 
ಕನ್ನಕತ್ತರಿ “ಕನ್ನಗತ್ತರಿ' ನೋ. 
ಕನ್ನಕಳವು “ಕನ್ನಗಳವು' ನೋ. 
ಕನ್ನಕೈರ (ನಾ). (?): ಅಭಿಮಾನಮನ್ನರ ವಿಭವ ಪುರಂದರ ಸರಸ್ವತೀ 
ಗಣಲಲಾಟಿಪಟ್ಟ ಕನ್ನ ಕೈ ರದಿಶಾಪಟ್ಟ ವಾಜಿಕುಳಾಂಬರದ್ಯುಮಣಿ 
ಬನ್ಮುಜನ ಚಿನ್ಹಾ[ಮ]ಣಿ ಶ್ರೀಮತೃಭುವನಮಲ್ಲದೇವ ಪದಾರಾಧಕಂ 
(ಸೌಇಇ. XX, ೬೯-೧೯ ; 1107). [2] 
ಕನ್ನಕ್ಕಿ "ಕನ್ನಿಕೆ ನೋ. 
ಕನ್ನಗಂಡಿ, ಕನ್ನಕಂಡಿ (ನಾ). ಕಳವುಗಂಡಿ; ಸುರಂಗಮಾರ್ಗ: 
ಕನ್ನಗಂ[ಪಾಠಾಂ. ಕಂ]ಡಿಯ ಕಟ್ಟಿಕೊಂಡು ನೇಮಿಯ ದಂಡ ಬನ್ನ 
ಬಡಿಸಬೇಕು (ಕುರಾಸಾಂ. ೧೯-೬೬). ಕನ್ನಕಂಡಿ: ನೆಲನ ಕೊಡದೆ 
ಮಂತ್ರಿ ಕನ್ನಕ[ಪಾಠಾಂ. ಖ]ಂಡಿಗಳೆಡೆಗಳೊಳು ಬಲಿದನು ಮಂದಿಯನು 
(ಕುರಾಸಾಂ. ೩೯-೫). [ಕನ್ನ * ಕಂಡಿ] 
ಕನ್ನಗತ್ತರಿ, ಕನ್ನಕತ್ತರಿ (ನಾ) ಗೋಡೆಯಲ್ಲಿ ಕನ್ನ ಕೊರೆಯುವ 
ಕತ್ತರಿ; ಕನ್ನ ಹಾಕುವ ಸಾಧನ : ಅವನ ಬಾಯಲ್ಲಿ ಮಾತು ಬಲು 
ಸವಿ; ಕಯ್ಯಲ್ಲಿ ಮಾತ್ರ ಕನ್ನಗತ್ತರಿ ಕೆಲಸ! (ಕೃಷ್ಣಭೂ. ೮೯); ಕನ್ನ 
ಗತ್ತರಿ, ಮಂಕುಬೂದಿ ಎಲ್ಲಿ? (ತುಂಗಳ. ೩೩). ಕನ್ನಕತ್ತರಿ: ಈ 
ಆಕರ್ಷಣದಲ್ಲಿ ದೇಶವ್ಮಾಿಯಾದ ಮನುಷ್ಯನ ಕನ್ನಕತ್ತರಿ, ವಿಶ್ವಭಾಂಡಾ 
ರದ ಗೋಡೆಯಲ್ಲಿ ಕನ್ನಹಾಕಲು ಯತ್ನಿಸುತ್ತಿದೆ (ನಿಬಂಧ. 11, ೨೦೯). 
[ಕನ್ನ * ಕತ್ತರಿ] 


ಕನ್ನಗತ್ತಿ 


ಕನ್ನಗೆತ್ತಿ (ನಾ). - ಕನ್ನಗತ್ತರಿ: “ಭಿತ್ತಿಭಿನ್ನಂ ಕನ್ನಗತ್ತಿ” (ಮಂಗರಾ. 
ಅಜಕಿದು ಬೆರೆದರೆ ಕನ್ನಗತ್ತಿಯಲ್ಲಿ ಕಿನಿಮೂಗ ಕೊಯ್ವಿ 
ರೆಯ್ಯ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರಾ (ವಚಶಾ. 1, 
೩೧೩) ; ಚೋರತ್ವದಿಂ ಧನಮನರ್ಚಿಸಲ್‌ ನೆನವುತಂ... ಕನ್ನಗತ್ತಿಯ 
ನೊಪ್ಪದಿಂ ಹಿಡಿದು ಬೇಗದಿಂ (ಪೆರುರ. ೧೩೫-೧); ಉರ್ಬಿದ ಮರ್ಲಿ 
ನೊಳ್‌ ನಿರಾಕುಳಮೆನೆ ಕನ್ನಗತ್ತಿಸಹಿತಂ ಪೊಜಮಟ್ಟಿಂ (ದಶಕು. ೮-೯೯); 
ತಮ್ಮ ಕೈಯೊಳಗಿನ ಕನ್ನಗತ್ತಿಯಿಂದ ಇವರನ್ನು ಇರಿದು (ಮುಂಬ ಯಿ. 
೩-೪೮). [ಕನ್ನ + ಕತ್ತಿ] 
ಕನ್ನಗಳವು, ಕನ್ನಕಳವು (ನಾ). ೧. ಕನ್ನ ಕೊರೆದು ಮಾಡುವ 
ಕಳವು; ಕನ್ನಹಾಕಿ ಕದಿಯುವಿಕೆ: ಕನ್ನದ 'ಬ್ರಹ್ಮಯ್ಯನೆಂಬ ಶರಣನು 
ಕನ್ನವನಿಕ್ಕಿ ಧನವ ತಂದು ES ಮಾಡುವಲ್ಲಿ ತಮ್ಮ 
ಕನ್ನಗಳವಿನ ಮುಸ್ಮಯಿದೆ ಸಹವಾಗಿ ಪೋಗುವಲ್ಲಿ (ಭೈರಸೂ. ೩೪೯) ; 
ತನ್ನ ಮಾತಾಪಿತರ ಬಗೆಯದೆ ನಿರಂತರಂ ಕನ್ನಗಳವಂ ಮಾಡುತಿರಲ್‌ 
(ಕೊಟ್ಟೂ ಬ. ೪-೪೪). ೨. ಕನ್ನಹಾಕಿ ಕದ್ದು ತಂದದ್ದು ; ಕಳವಿನ 
ವಸ್ತು: ಅಳುಕದೊರ್ವ ಚರನು ಕನ್ನಗಳವು ತಂದು ಎನ್ನ ಮುಂದೆ 
ಇಳುಹಿಕೊಂಡು ಇರಲು (ಸುಸಾರ. ೭೬-೨). ಕನ್ನಕಳವು: 
೧. ಮಾರ್ಜಾಲಂ ಕೆಲದಿನಡೊಳ್‌ ಗತಜೀವಂಬಡೆದಾ ನಾಡೊಳ್ಳ್‌ 
ದುರ್ಮತಿ ವಿದ್ಯುಚ್ಚರವೆಸರೊಳ್‌ ಜನಿಯಿಸಿ ಕನ್ನಕಳಂ[ಕಳವು3ಗಲ್ತು 
(ಜಯಕಾ, ೧೩-೩೮). [ಕನ್ನ + ಕಳವು. / ಶಮಿ, ಕನ್ನಕ್ಕಳವು] 
ಕನ್ನಗಳ್ಳ (ನಾ). ಕನ್ನಹಾಕಿ ಕಳವು ಮಾಡುವವನು : *ನಿಶಿಚರಂ 
ಕನ್ನಗಳ್ಳಂ? (ಮಂಗರಾ. ೬೭-೫); ಬೆಂಬಲಮಿಲ್ಲದ ಕನ್ನೆಗಳ್ಳನಂತೆ 
ಜೋವಂ ಬೊತ್ತಿರ್ಪಿನಂ (ಶಾಂತಿಪು. ೪-೩೦ ವ); ಬಣ್ಣ ಬಪ್ಟವಣೆಯಲ್ಲಿ 
ನಡೆವ ಕನ್ನಗಳ್ಳರ ಶೀಲ ಇಲ್ಲಿಗೆ ಅಲ್ಲಿಗೆ ಮತ್ತೆಲ್ಲಿಗೊ ಇಲ್ಲ (ಏಲೇ ಶ್ವ 
ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮಜುಗುವಂತೆ 
(ಅವಚಂ. ೨೯-೧೨೨), ಜವನೆಂಬ ಕನ್ನಗಳ್ಳಂ ತವಕದೊಳಸುವೆಂಬ 
ಧನವನೊಯ್ಯದೆ ಮಾಣಂ (ನೀತಿಸಾ. ೪೨೭). [ಕನ್ನ ಕಳ್ಳ] 
ಕನ್ನಗಾರ (ನಾ). - ಕನ್ನಗಳ್ಳ: ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ 
ಕಳ್ಳರು, ಕನ್ನಗಾರರು, ತಲೆತಿರುಕರು, ಹಾವು, ಹುಲಿ... ಇವೇ ತುಂಬಿ 
ಹೋಗಿವೆ (ಇಪ್ಪಕ. ೩೬). 
[ಕನ್ನ * -ಕಾರ (ಎ -ಕಾಜ). 1 ತಮಿ. ಮಲ. ಕನ್ನಳ್ಕಾರ] 
ಕನ್ನಗೊಯ್ಯ (ನಾ). ಕನ್ನ ಕೊರೆಯುವವನು : ಕನ್ನಗೊಯ್ಯರ 
ವೋಲು ರಾತ್ರಿಯೊಳು ಸೇನೆಯಂ ಗನ್ನಕತಕದಿ ಕೊಂದ ರಕ್ಕಸನ ಸಾಹಸ 
ಗಳನ್ನು ಪೊಗಳಿದೆ (ತುರಂಗ. ೫೭-೪೯). [ಕನ್ನ * ಕೊಯ್ಯ) 
ಕೆನ್ನ ಘಾತಕ "ಗನ್ನಗತಕ' ನೋ. 
ಕನ್ನಡ್ಕ (ನಾ). ೧. ಕರ್ನಾಟಕಜೇಶ; ಕನ್ನಡ ಭಾಷೆಯನ್ನು ಮಾತ 
ನಾಡುವವರ ನಾಡು: “ಕನ್ನಡಮೇ ಕರ್ನಾಟನಾಮಂ? (ಕರ್ಣಾನಿ. 
“ಕನ್ನಡವೆ ಕರ್ಣಾಟಿಕಂ” (ಕಶರ. ೨೧); ಕಾವೇರಿಯಿಂದಮಾ 
ಗೋದಾವರಿವರಮಿರ್ದ ನಾಡದಾ ಕನ್ನಡದೊಳ್‌ ಭಾವಿಸಿದ ಜನಪದಂ 
(ಕವಿರಾ. ೧-೩೬); ಮಾಳವ ಮಗಧ ಕಾಶ್ಮೀರ... - ಕನ್ನಡ ವಂಗ 
ಚೌಟ ಹೊಯ್ಸಳ ಮಲೆಯಾಳ ಜೀಶಂಗಳೊಪ್ಬಿ ತುತ (ಆಪತ. 
ಇಕ್ಕೆ ರಿಯ ಸೆಳೆದಾಗ ತುರುಕರ ಪಡೆ ನಡೆದುದು ಕನ್ನ ಡಕೆ 
(ಕಂನವಿ. ೧೧ ಸೂಚನೆ). ೨. ಕರ್ನಾಟಕದ ಭಾಷೆ; ದ್ರಾ 'ವಿಡ 
ಭಾಷೆಗಳಲ್ಲಿ ಒಂದು: ಸಮಸಂಸ್ಕೃತಂಗಳೆೊಳ್‌ ತಳ್ತಮರ್ದಿಕೆ 
ಕನ್ನಡ ಮನಟ್‌ದು ಪೇಟಕ್ಗೆಂಬುದಿದಾಗಮಕೋವಿದನಿಗದಿತಮಾರ್ಗಂ 
(ಕವಿರಾ. ೧-೫೧) ; ಸಕ್ಕದ ಕನ್ನಡಮೆಂಬೆರಡುಂ ಕವಿತೆಯನಮಳ್ವಿತ್ತಂತಿ 
ಕೊಡನಡಪಿದಂ ಕುರುಳ್ಳಳ ಸವಣಂ (ಶಾಂತಿಪು. 


೬೭-೫) ; 


೧೨೪); 


೪೧); 


೨-೧೪); 


೧-೧೦); 


೧೪೮೯ 


3 


ಕು 


9 


30 


ಟು 


5 


40 


«| ಕನ್ನಡಗವಿತೆ (ನಾ). -ಕನ್ನಡಗಬ್ಬ: 


ಕನ್ನಡಗವಿತೆ 


ಕನ್ನಡೆದೊಳ್ಳಿನ [ಪಾಠಾಂ. ಬೆಳತಿನ]ನುಡಿಯಂ ಮುನ್ನಿದಜಕೊಳೆ ನೋಡಿ 
ತಿಳಿದುಕೊಳ್ಳುದು ಚದುರಂ (ಕಬ್ಬಿ ಕಾ. ೭); ಕನ್ನ ಡಮೊಳಗೊಂದು 
ಕಥೆಯ ಪೇಳುವೆನದು ನಿನ್ನಾಜ್ಞೆ ಇಹ ನನ್ನೊ ಸ (ಭರಚ. ೧-೫) ; 
ಕನ್ನಡಕೆ ಹೋರಾಡು ಕನ್ನಡದ ಕಂದಾ ಕನ್ನಡವ ಕಾಪಾಡು ನನ್ನ ಆನಂದಾ 
(ಕೋಗಿಲೆ. ೪೭). ೩. ಕನ್ನಡ ನುಡಿಯ ಪ್ರಭೇದಗಳಲ್ಲಿ ದು 
ನೆಗಟಕ್ಹಿ ರ್ದ ಕ ನ್ನ್ನ ಡಂಗಳೊಳಗಣಿತ ಗುಣವಿದಿತಸಂಸ್ಕ ಎತೋಕ್ತ 
ಕ್ರ ಮತಂ ಬಗೆದೊಂದುಮಾಡಿ ಪೇಟಸ್ಸೊ ಡೆ FON ಕಾವ್ಯ 
ಬಂಧಂ (ಕವಿಕಾ. ೧-೫೭); ಅಗ್ಗದ ಕನ್ನ ಡೆಂಗಳಿಂ ಬಾಸಣಮಾಗೆ ಪೇಟ 
ನೊಲವಿಂ (ಕಬ್ಬಿಕಾ. ೩೪೮) ; ಸಂದಿರ್ದಾ ಬಹುಭೇದ ಕನ್ನಡಗಳಂ ಬಲ್ಲಂ 
ಕವೀಶಂ ದಿಟಂ (ಕಎಜಿ. ೪-೩). ೪. ಓಂದು ನಾಡಿನ ಅಥವಾ 
ಮಂಡಲದ ಹೆಸರು: ಕಂನಡ ನಾಲ್ಕು ಸಾಸಿರದ ಮುಂಮುಜಕಿದಂಡಂ 
ಗಳಿಗೆ ಮುಖ್ಯರಪ್ಪ ಶೈವರ ದೇವಿಸೆಟ್ಟಿಯರು (ಎಕ. ೫1 ದಾವಣ. 
೩-೩೪; 1121). ೫. ಕನ್ನಡ ಭಾಷೆಯನ್ನು ಮಾತನಾಡುವ ಜನ: 
ಕಲ್ಲ ಬಾಲೆಯಾಗಿ ಬಿದ್ದಳಿಲ್ಲಿ ಕನ್ನಡಕ ಕೈಗೆ ನವಶಿಲ್ಪ ಶಾಲೆಯಾಗಿ 
(ಸೂರ್ಯಪಾ. ೫೮-೪). ೬. ಒಂದು ಕುಲ ಅಥವಾ ವಂಶದ ಹೆಸರು. 
"ಕನ್ನಡ ಶಾಖೆ' ಪರಾ. ೩. [ಸಂಗೀತ] ಒಂದು ರಾಗದ ಹೆಸರು: 
ಕನ್ನಡ - ೨೯ನೇ ಮೇಳಕರ್ತ ಧೀರಶಂಕರಾಭರಣದಲ್ಲಿ ಜನ್ಮ. ಔಡವ 
ವಕ್ರ ಷಾಡವರಾಗ (ಸಂಗೀಡಂ. ೧೪೭). 
ಕನ್ನಡದ ಖಗ - ಗಿಳಿ; ಕನ್ನಡವಕ್ಕಿ: ಸನ್ನೆ ವಾತಿನ ಸತಿಯರೋದದ 
ಕನ್ನಡದ ಖಗ ಮೊರೆಯದಾಣಡಿಯುಂ ನಡೆಯದರಸಂಚೆ , ಎರಲೆ 
ಗಳ್ಳುಲ್ಲಿನ್ನದಿಹವಾಯಕನ ಚಿಂತಾಲಯದೊಳು (ಮದೇಘು, ೫-೫೨). 
ಕನ್ನಡಸಂಧಿನಿಗ್ರಹಿ - ಸಂಧಿವಿಗ್ರಹೆಕಾರ್ಯಕ್ಕೆ ನಿಯುಕ್ತನಾದ 
ಕನ್ನಡದೇಶದ ಅಧಿಕಾರಿ: ಶ್ರೀಮತ್‌ ಕನ್ನಡಸನ್ನಿ (ಸ್ಥಿ) ವಿಗ್ರಹಿ 
ದಣ್ಣನಾಯಕಂ ಚಾವಣರಸರ್‌ (ಎಇ. x೪1, ೭೮-೨೭ ; 1037); ಕಡಿತ 
ವೆರ್ಗ್ಗಡೆ ಕನ್ನಡಸಂಧಿವಿಗ್ರಹಿ ದಂಡನಾಯಕಂ ಕಾಳಿಮರಸರ್‌ (ಕಇಆ. 
1097); ಶ್ರೀಮನ್ಮಹಾಪ್ರಧಾನಂ ಕನ್ನಡಸಂಧಿವಿಗ್ರಹಿ ಮನೆ 
ವೆರ್ಗ್ಗಡೆ ದಂಡನಾಯಕ ಮಹಾದೇವಯ್ಯ ಗಳು (ಎಇ. 20111, ೪೮-೭೨; 
1112). [?) 
ಕನ್ನಡ್ಡ "ಕಣ್ಣಡ' ನೋ. 
ಕನ್ನಡಂಗೊಳಿಸು (ಕ್ರಿ). ಶ್ರ [ಡಕ್ಕೆ ಅಳವಡಿಸು, ---ಹೊಂದಿಸು : 
ಕನ್ನ ಡಗಬ್ಬಮಂ ಬಳಕೆಗನ್ನ ಡದಿಂದಲೆಗೆಯ್ಮ ದೇಕೆಯೋ ಮುನ್ನಿನ ಕನ್ನ ಡಂ 
ಸೊ ಪೇಟ್ವುದು (ಮೈಸೂಮೆ. ೧-೯). [ಠನ್ನಡ, ಕೊಳ್‌, + -ಇಸ್ಕು] 
ಕನ್ನಡಕ, ML Sud ನೋ. 
ಕನ್ನಡಕ್ಕ (ನಾ). ದ್ದ ೈಪ್ಟಿಜಹೋಷಕ್ಕಾಗಿ ಕಣ್ಣಿ ಗೆ ಹಾಕಿಕೊಳ್ಳು ವ 
ಗಾಜಿನ ಸಾಧನ; ಬಸು; ಸುಲೋಚನ: ತಮ್ಮ ಕನ್ನ ಡಕನನ್ನು 
ಜೆ ವಸ್ತ್ರದಿಂದ ಒರೆಸುವ ನೆವದಲ್ಲಿ ತಮ್ಮ ಕಣ್ಣು ಗಳನ್ನೂ Cid 
( ಹೊಸಸ್ಷಿ. ೧); ಉಟ್ಟ ಸೀರೆಯು ಕಪ್ಪು ತೊಟ್ಟ ಬು ಕಪ್ಪು. ಹ 
ಕನ್ನಡಕವು ಕಪ್ಪು ಕೈಬಳೆ ಸಹ ಕಪ್ಪು (ಇಂಚಾಪ. ೮೭-೨೩). 
[ಆ ಕಣ್‌ * ಅಡಕ್ಕ. / ತಮಿ. ಕಣ್ಣಾಡಿ, ಕಣ್ಣಡಿ; ಮಲ. ಕಣ್ಣಡ; 
ತುಳು. ಕನ್ನಡಕೊ] 
ಕನ್ನಡಗಬ್ಬ (ನಾ). ಕನ್ನಡ ಕಾವ್ಯ; ಕ ನ್ನ ಡ:ದಲ್ಲಿ ರಚಿಸಿದ 
ಕಾವ್ಯ: ಮಿಗೆ ಕನ್ನಡಗಬ್ಬ ಉಗಳೊಳಗಣಿತಗುಣ ಗದ್ಯ ಪದ್ಯ ಸಮ್ಮಿಶ್ರ ಶ್ರಿತಮಂ 
ನಿಗದಿಸುವರ್‌ (ಕವಿರಾ. ೧-೨೭}; ಇವನಜಕಿವರೆ: ಕನ್ನ ತ ನ್ಸಿದೊಳ್‌ 
ತೊಡಂಕದೆ ಸಲ್ವರ್‌ (ಶಮದ. ೪೮). [ಕನ್ನಡ + WE ಬ] 
ಕನ್ನ ಡಗವಿಕೆಯೊಳೆಸಗಂಗ 
[ಕನ್ನಡ್ಕ + ಕವಿತೆ] 


೧-ಗಿ-೪ ; 


ನ್ನೂರ್ಮಡಿ (ಶಾಂತಿಪು. ೧-೧೧). 


ಕನ್ನಡಗೌಳೆ 


ಕನ್ನಡಗೌಳ (ನಾ). [ಸಂಗೀತ] ಒಂದು ರಾಗದ ಹೆಸರು: ಕನ್ನಡ 

ಗೌಳ... ಮೋಹನಗೌಳಂಗಳೆ ಗೌಳಮಿಶ್ರಂಗಳು (ವಿವೇಕ. ೨೩೫). 
[ಕನ್ನಡ್ಕ + ಗೌಳ) 

ಭಾಷೆಯ ಕನ್ನಡತನವನ್ನು ಕಾಯ್ದು ಯಾನ ಪ ಪ್ರಯೋಗಗಳನ್ನೂ ಇಲ್ಲಿ 
ಮಾಡಬಹುದಾಗಿದೆ (ನನ್ಯಕಾ. ೪೪); ಗೆಲ್ಲಲಿ ನವು ಗೆಲ್ಲಲಿ ಹಾ 
ಗೆಲ್ಲಲಿ ಕನ್ನಡತನವು (ಇಂಚಾಪ. ೬೨-೯೯). [ಕನ್ನಡ + -ತನ) 

ಕನ್ನಡವಕ್ಕಿ 3 ಕನ್ನಡಹಕ್ಕಿ (ನಾ). ಗಿಳಿ; ಗಿಣಿ: *ಕನ್ನಹವಕ್ಕಿ, ಪಂಡಿತ 
ವಕ್ಳಿ- ಈ ೨ಗಿಳಿ' (ಕಶಸಾ, 7೦-೨೦೧) ; *ಕನ್ನಡವಕ್ಕಿ ಯುಮೆಂದ:ಅಕೆ 
ಪಂಡಿತವಕ್ಕಿ ಗಿಳಿಯುಮೆನೆ ಶುಕಮಕ್ಕುಂ* (ಕವಿಕಂ. ೬೭); 
ಮುದದಿಂದಂ ಕನ್ನಡವಕ್ಕಿಯ ಪಂಜರಮಂ ತಡೆಯದೆ ತಂದವನಿಪತಿಯ 
ಮುಂದಿಟುಪುವುದುಂ (ಕಾದಂಪೂ. ೮೨); ಉಲಿವಾ ಕನ್ನಡವಕ್ಕಿಯ 
ನೋದಿಸುತಲೆಸೆದಳ್‌ (ಉದ್ಭಟ. ೧೦-೫೧) ; ಮಾಣಿಕದ ಬಣ್ಣದ ಕನ್ನಡ 
ವಕ್ಕಿ ಪಚ್ಚೆವಣ್ಣದ ಕಳಹಂಸೆ ಚಿತ್ರಿಸಿದರೋ ಬಿನದಕ್ಕೆನೆ (ಅನಂಪು. 


೧೦-೨೫); ತೊಲಗದೆ ಪಕ್ಕದೊಳ್‌ ನಲಿವ ಕನ್ನಡವಕ್ಕಿಗಳೋಳಿ (ಕಬ್ಬಿಕಾ.. 


೧೨೮) ; ನಲಿದಾಡುವ ಕನ್ನಡವಕ್ಳಿ (ಶಬ್ದಾನು. ೯೬ ವ್ಶಾ ಖ್ಯಾ). ಕನ್ನಡ 
ಹಕ್ಕಿ: ಕನ್ನಡಹಕ್ಕಿಯಂಗನ ಹೊಕ್ಕು ನಿಜರೂಪ ನನ್ನಲ್ಲಿ ಕುಸುಮಾಜಿ 
ಮಾಜಿ ನಿನ್ನೊಡನುಸುರುತಿದ್ದೆ ನು (ಭರಚ. ೭-೫೫). [ಕನ್ನಡ್ಮ* ಪಕ್ಕಿ) 

ಕನ್ನಡವರಾಳಿ (ನಾ). [ಸಂಗೀತ] ವರಾಳಿ ರಾಗದ ಉಪಾಂಗರಾಗ 
ಗಳಲ್ಲಿ ಒಂದು: ಸಿಂಧುವರಾಳಿ ಕನ್ನಡವರಾಳಿ ದ್ರಾಮಿಡವರಾಳಿ 
ಪ್ರಥಮವರಾಳಿಯೆಂಬ ನಾಲ್ಕು ರಾಗಂ ಗಳುಂ.ಉಪಾಂಗವರಾಳಿಗಳು 
(ವಿವೇಕ. ೨೩೪). [ಕನ್ನಡ + ವರಾಳಿ] 

ಕನ್ನಡವಾತು (ನಾ). ಕನ್ನಡ ಮಾತು, ನುಡಿ: ಸಕ್ಕದದೊಳು 
ಕನ್ನಡನಾತಂ ಸಮಜಕಿ ಬೆರಸಿ ಜಯನೃಪಚಾರಿತ್ರಮನೋತುಸಿರ್ದೆಂ 
(ಜಯಕಾ. ೧-೨೩). [ಕನ್ನಡ್ಕ + ಮಾತು] 

ಕನ್ನಡನೀಣೆ (ನಾ). ವೀಣೆಗಳಲ್ಲಿ ಒಂದು ಪ್ರಕಾರ: ಕಾರ್ಕರಿ 
ವೀಣಾ, ಕನ್ನಡನೀಣಾ ಮುಂತಾದ ತಂತೀವಾದ್ಮೆಗಳೂ °« . ಹೆಸರಿ 
ಸಲ್ಪಟ್ಟವೆ (ಸಂಗೀಚಂ, ೧೦೮). [ಕನ್ನಡ್ಡ + ವೀಣೆ]. 

ಕನ್ನಡಶಾಖೆ (ನಾ). ೧. ವೈದಿಕರಲ್ಲಿ ಒಂದು ಶಾಖೆ: ಕಂನಡ 
ಶಾಖೆಯ ವಿಶ್ವಾಮಿತ್ರಗೋತ್ರದೆ ವಿಷ್ಣುದೀಕ್ಷಿತರು (ಎಕ. ೪11, ಶಿಕಾರಿ. 
೧೨-೧೪ ಹಳೆ ೨. ಕನ್ನಡದ ವಿಭಾಗ; ಕನ್ನಡ ಅಧ್ಯಯನ, 
ವ್ಯವಹಾರಗಳ ವಿಭಾಗ. [ಕನ್ನಡ *- ಶಾಖೆ] 

ಕನ್ನಡಹಕ್ಕಿ "ಕನ್ನಡವಕ್ಕಿ' ನೋ. 

ಕನ್ನಡಿ, (ನಾ). ಪ್ರತಿಬಿಂಬವನ್ನು ತೋರಿಸುವ ಕಂಚು, ರತ್ನ ಅಥವಾ 
ಗಾಜಿನ ಸಾಧನ; ಮುಕುರ; ದರ್ಪಣ: “ದರ್ಪಣ, ಮುಕುರಃ, 
ಆದರ್ಶಃ ಈ ಕನ್ನಡಿ” (ನಾಚಿರಾ. ೧೨೫) ; *ಕೈಪಿಡಿಯೆಂದು 
ಕನ್ನಡಿ” (ಕ ಶ ಸಾ. ೨೮-೬೦೧) ; ಕನ್ನಡಿ ಕಮನೀಯಾಕಾರಬಿಂಬಮಂ 
ತಾಳ್ಗುವವೊಲ್‌ (ಕ ವಿರಾ. ೩-೧೪೨); ಸುವರ್ಣಪೂರ್ಣಕಳಶಮುಂ 
ಕನ್ನಡಿಯುಂ ಪೂವುಮಕ್ಕಿಯುಂ (ವ ಡ್ಡಾ ರಾ. ೭೮-೭); ಕಿಲುಂಬು 
ಗೊಂಡ ಕನ್ನಡಿಗೆಣೆಯಾಯ್ತು ಭಾನುವಳಯಂ (ಪಂಪಭಾ. ೬-೩೬); 
ಕರಿಯು ಕನ್ನ [ಡಿಯೊಳಗಡಗಿದಂತಯ್ಯಾ ಎನ್ನೊಳಗೆ ನೀನಡಗಿದೆ (ಬಸವ: 
೯೦೩) ; ಕೋಡಗೆಡ ಮೊಗಸಿರಿಗೆ ಕಾವಲಿಯೋಡು ಕನ್ನಡಿಯಾಯ್ತು 
(ಕುವ್ಯಾ ಕ. ೯-೧೫) ; ಮಂಚ ಬಾರೆದು ಮಡದಿ ಬಾರಳು ಯ ಕನ್ನಡಿ 
ಬಾರೆದು (ಪುರಂದ. ೩-೨೧೦-೧) ; ವರ ಕಾಂಚನಾದ್ರಿ ಕನ್ನಡಿಯೊಳಗೆಷ್ಟು 
ತೋರ್ಪ£ರ್ಪು]ದವಧಾರಿಸು (ರತ್ನಾಶ. ೧೨೪) ; ಅಂಗೈ ಹುಣ್ಣಿಗೆ ಕನ್ನಡಿ 
ಯೇಕೆ? (ಗಾದೆ). "ಭೂತಗನ್ನಡಿ', "ರಾವುಗನ್ನಡಿ' ಪರಾ. 


೧೪೯೦ 


20 


25 


45 


ಕೆನ್ನಡಿತೊಟ್ಟಿ 


ಕನ್ನಡಿಯ ಗಂಟು - (ಆಲಂ) ಕೈಗೆ ದಕ್ಕದ ವಸ್ತು: ಕಪಿ 
ಯರಸನೊಳು ನಂಟದಾಯ್ತು ಕನ್ನಡಿಯ ಗಂಟಿ (ನೆಂಕಾರಾ. ೪-೧೪-೩). 
[ದೇ. ॥ ತಮಿ, ಕಣ್ಣಡಿ, ಕಣ್ಣಾಡಿ; ಮಲ. ಕಣ್ಣಾಡಿ; ತುಳು. 
ಕಣ್ಮಡಿ, ಕನ್ನಡಿ, ಕನ್ನಟ್ಟ, ಕನ್ನೆಟ್ಟ; ಕೊಡ. ಕನ್ನಡಿ] 
ಕನ್ನಡಿ (ನಾ). ಕಣ್ಣು ಗುಳಿಯಾಗುವಿಕೆ ; ಕಣ್ಣಿನ ಅಡಿ (7: 
ಪೊಟ್ಟಿ ಪೊಟ್ಟಣಿ(೪)ಸೆ ಕನ್ನಡಿ ಗಂಟಲೆ ಕೆತ್ತು ಪೋಗೆ ಗೋಹಣೊಣಜಗಿರೆ 
ಮೂಗಿನೊಳ್‌ ನುಡಿಯೆ ಬಾಯ್‌ ಪೆಡೆ ದಷ್ಟನ ಸಾವು ನಿಶ್ಚಯಂ 
(ಲೋಕೋಪ. ೧೦-೯) ; “ಕಣ್‌ ಗುಟ್‌ಯಹೆ” (ಲೋಕೋಪ. ಟೀಕೆ). 
[ಆ ಕಣ್‌ + ಅಡಿ?) 
ಕೆನ್ನಡಿಎಲೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೪೨-೮೪೨). 
[ಕನ್ನಡಿ ? + ಎಲ್ಲ] 
ಕನ್ನಡಿಕಸಾಟು (ನಾ). ಕನ್ನಡಿಯನ್ನು ಅಳವಡಿಸಿರುವ ಬೀರು, 
—ಕಪಾಟು : ಕನ್ನ ಡಿಕಪಾಟುಗಳಿಂದ, ಚಿತ್ರಪಟಗಳಿಂದ ಸಿಂಗರಿಸಿದುದು 
(ಹೊಸಂಸಾ. ೧). [ಕನ್ನಡಿ, * ಕಪಾಟು (< ಕಪಾಟ)) 
ಕನ್ನಡಿಕಾಯಕ (ನಾ). ಕ್ಷೌರ ಮಾಡುವ ಕೆಲಸ: ಕನ್ನಡಿಕಾಯಕದ 
ಅಮ್ಮಿದೇವಯ್ಮುಗಳ ವಚನ (ಸರ್ವವ. ೧೨೪). [ಕನ್ನಡಿ] * ಕಾಯಕ] 
ಕನ್ನಡಿಗ (ನಾ). ೧. ಕನ್ನಡನಾಡಿನವನು ; ಕನ್ನಡವನ್ನು ತಾಯಿ 
ನುಡಿಯಾಗುಳ್ಳವನು: ವಿಕಸಿತಪುಷ್ಪುದಂತರಳಿ ಕನ್ನಡಿಗರ ಕರೆನಂತೆ 
ಬನ್ನಿ (ಶಣ್ಕಾಸ್ತ್ರ- ೧-೯೯೪); ಅಯ್ಯಯ್ಯಾ ಚೆನ್ನಾದುದೆನೆ ಕನ್ನಡಿಗರು 
ರಯ್ಕಾ ಮಂಚಿದಿಯೆನೆ ತೆಲುಗಾ (ಭರಚ. ೧-೭). ಪಿ. ಕನ್ನ! ಡಕುಲ 
ಅಥವಾ ವಂಶದ ಹೆಸರು: ಕಾಶ್ಯಪ ಗೋತ್ರದೊಳ್‌ ಸದಾಚರತರೆನಿಪ್ಪ 
ಕನ್ನಡಿಗೆರೊಳ್‌ ಕುಲನಾಮದಿನೊಪ್ಪುವೆತ್ತ ... ಅನಿಂದ್ಯಗುಣಾಥ್ವಿತಂ 
(ಲೋಕೊ ಪ. ೧-೫ ಪೀಠಿಕೆ); ಕನ್ನಡಿಗಂ ವಂಶಡೊಳುತ್ತಂನಂ 
(ಕೊಲ್ಹಾಶಾ. ೨೩-೩೨ ; 1209) ; ಕನ್ನಡಿಗಕುಲಕೆ ರಂನದ ಕಂನಡಿಯಿನೆ 
. ಲಕ್ಷೀಧರಡೇವಂ (ಸೌ ಇಇ. 1೪, ೨೬೭-೪೧;.1380); ಹಲರು 
ಕನ್ನಡಿಗ ಹಲರು ನಾನಾ ದೇಸಿಯ ಹಲರು ಮಾಡಿದೆ ಧರ್ಮ (ಎಕ. 1, 
೧೦; 1544). § [ಕನ್ನಡ + -ಇಗ] 
ಕನ್ನಡಿಗಿತಿ (ನಾ). ಕನ್ನಡ ನಾಡಿನವಳು : ಆವುಜಿಗಿತಿ, ಕನ್ನಡಿಗಿತಿ, 
ಲೇಪಾಳಿಗಿತಿ (ಶಮದ. ೨೦೮ ಪ್ರಯೋ); ಗಾಣಿಗಿತಿ, ಅಸಗಿತಿ, ಕನ್ನಡಿಗಿತಿ 
(ಶಬ್ದಾನು..೧೯೦ ಪ್ರಯೋ). (ಕನ್ನಡಿಗ * -ಇತ್ತಿ (ಆ -ಇತ್ತಿ)] 
ಕನ್ನಡಿಗೆ (ನಾ). ಒಂದು ಸ್ಥಳದ ಹೆಸರು: ಕನ್ನಡಿಗೆಯ ಸಂಖರಸನ 
ಮಗಂ (ಇಆ. ೫1x, ೨೬೩-೪೫; 1054). [2] 
ಕನ್ನಡಿಗೋಡೆ (ನಾ). ಕನ್ನ 'ಡಿಗಳಿಂದ ಅಲಂಕರಿಸಿದ A 
“ಕನ್ನ ವಡಮೆಂದು ಕನ್ನ ಡಿಗೋಡೆ (ಕಶಸಾ. ೨೯-೬೧೮) ; “ಕನ್ನಡಿ 
ಗೋಡೆಯ ಪೆಸರದು ಕನ್ನವಡಂ” (ಚತುನಿ. ೬೬); (ಎದ್ದು, ಕನ್ನಡಿ 
ಗೋಡೆಯಲ್ಲಿ ಮತ್ತೆ ಮತ್ತೆ ಪರೀಕ್ಷಿಸಿಕೊಳ್ಳುತ್ತ ನೃತ್ಯ ಮಾಡುತ್ತಿರುವಳು) 
(ಜಿಟ್ಟಅ. ೨೫-೧೨). (ಕನ್ನಡಿ, * ಗೋಡೆ] 
ಕನ್ನಡಿಚ (ನಾ). ಕನ್ನಡ ನಾಡಿನಲ್ಲಿ ಹುಟ್ಟಿದವನು: ಕನ್ನಡಿಗಂ, 
- ಕನ್ನಡಿಚಂ (ಶಬ್ದಾನು. ೪೨೧ ಪ್ರಯೋ). [ಕನ್ನಡ + -ಇಚ] 
ಕನ್ನಡಿತಿ (ನಾ). - ಕನ್ನಡಿಗಿಕಿ: ನೀಲಗಿರಿಯ ಕನ್ನಡಿತಿಯರ ಕುಣಿತದ 
ಹಾಡು - ಈ ಮುಂತಾದ ನಿದರ್ಶನಗಳು ಮೇಲಿನ ಮಾತಿಗೆ ಸಾಕ್ಷಿಯಾ 
ಗಿವೆ (ಕಸಾಡ. ೧). [ಕನ್ನಡ + -ಇತಿ, (ಆ. -ಇತ್ತಿ)] 
ಕನ್ನಡಿತೊಟ್ಟಿ (ನಾ). ಗೋಡೆಗಳನ್ನು ಕನ್ನಡಿಯಿಂದ ಅಲಂಕರಿಸಿದ 
ತೊಟ್ಟಿ: ಅರಮನೆಯ ಕನ್ನಡಿತೊಟ್ಟಿಯಲ್ಲಿ ದೇವರ ಪೂಜೆಯೂ 
ಡೋಲೋತ್ಸವವೂ ಆದ ನಂತರ. ..ಮರ್ಯಾದೆ ಮಾಡಿದರು (ಮಹಾವಂ. 


Il, ೧೬೬). [ಕನ್ನಡಿ + ತೊಟ್ಟ] 


Vol-2-6A 


ಕನ್ನಡಿಬಳೆ 


ಕನ್ನಡಿಬಳೆ (ನಾ). ಕನ್ನಡಿಗಳನ್ನು ಅಳವಡಿಸಿದ ಅರಗಿನ ಬಳೆ (8). 
(ಕನ್ನಡಿ, + ಬಳ್ಳೆ] 
ಕನ್ನಡಿಯ (ನಾ). - ಕನ್ನಡಿಗ (7) : ಸ್ಥಿರಬುದ್ಧಿ ಯಲಿ ನೀವು ಸಾಧಿಸಿರೊ 
ಜನರೆಲ್ಲ ಆಜಂತು ನೋಡಿರೊ ಹಳೆಯ ಕನ್ನಡಿಯರೆಲ್ಲ (ಕನಕ. ೧೯೧-೫). 
[ಆ ಕನ್ನಡಿಗ?) 
ಕನ್ನಡಿನಣ (ನಾ). ಕನ್ನಡಿಯ ಮೇಲೆ ಹಾಕುತ್ತಿದ್ದ ತೆರಿಗೆ; 
ವೇತ್ಯೆಯರ ಮೇಲೆ ಹಾಕುತ್ತಿದ್ದ ತೆರಿಗೆ: ಕಂಭದ ನಾಲ್ವರ್‌ ಸೂಳೆ 
ಯರ ಮನೆವಣಮುಂ ಕನ್ನಡಿವಣಮುಮಂ ಬಿಟ್ಟಿ ಇದನಾವನೊರ್ವ್ವಂ 
ಪ್ರತಿಪಾಳಿಸಿದೆಂ (ಸೌಇಇ, 1X-, ೧೧೩-೧೫; 1054) ; ಮದುವೆಯ 
ಪನ್ನರ ಪಣಮುಂ ಸೂಳೆಯೆರಲ್ಲಿಯ ಕನ್ನಡಿವಣಮುಮಂ ಚಂದ್ರಾರ್ಕ್ಯ 
ತಾರಂ ಬಿಟ್ಟರ್‌ (ಎಕ. ೪11, ಶಿಕಾರಿ. ೨೯೫-೨೨; 1074). 
(ಕನ್ನಡಿ, * ಪಣ] 
ಕನ್ನಡಿನಿಡಿ (ಕ್ರಿ). ಕನ್ನಡಿಯನ್ನು ಹಿಡಿ: ತಾಮರಸನಿಭಾಸ್ಕೆಗೆ ಸುರ 
ಕಾಮಿನಿ ಕಟ್ಟದಿರೊಳೆಸೆಯೆ ಕನ್ನಡಿವಿಡಿದಳ್‌ (ಆದಿಪು. ೭-೯) ; ಇದಿರೊಳೆ 
ಕನ್ನಡಿನಿಡಿದಿರ್ನಜಿತತೀರ್ಥಕರ್ತುಗೆ (ಅಜಿಪು. ೫-೭೪); ಕಲಶ ಕನ್ನಡಿ 
ವಿಡಿದು ನಡೆತಹ ವಿಲಾಸಿನಿಯರೊಗ್ಗಿನಿಂ (ಜೈಮಿಭಾ. ೧೭-೪೬). 
[ಕನ್ನಡಿ * ಪಡಿ] 
ಕನ್ನಡಿವೇಂಟೆ (ನಾ). (?): ವಿತರ ಮಣಿದರ್ಪಣವನಂಶುಸೂತ್ರದಿ 
ದೃಢೀಕೃತದಿ ಕನ್ನಡಿವೇಂಟಿಗೆಂದು ಕಟ್ಟಿಡೊಲು ಶೋಭಿತಮಾಗಿ ಹರಿದಶ್ವ 
ಬಿಂಬ ಬಿಂಬುತಿರ್ದುದಸ್ತಾಚಲಾಗ್ರದಲ್ಲಿ (ನಂದಿಮಾ. ೨೨-೬೧). 
[ಕನ್ನಡಿ + ಬೇಂಟಿ?] 
ಕನ್ನಡಿನೆಣ್‌ (ನಾ). ಕನ್ನಡಿ ಹಿಡಿಯುವವಳು: ಆರತಿ ಕಳಸ ಕನ್ನಡಿ 
ವೆಂಗಳೊಡನಕ್ರೂರ ಬಂದಿದಿರ್ಗೊಂಡ ಹರಿಯ (ಮೋಹತ. ೪೨-೨೦). 
(ಕನ್ನಡಿ, * ಪೆಣ್‌) 
ಕನ್ನಡಿಸ್ಕು (ಕ್ರಿ). ಕನ್ನಡವಾಗಿ ಮಾಡು; ಕನ್ನಡಕ್ಕೆ ಪರಿವರ್ತಿಸು: 
ಆ ಕೃತಿ ಮುನ್ನಂ ಚೆಲ್ವಿಂಗಾಕರಮೆನಿಸಿರ್ದು ಮತ್ತೆ ಕನ್ನಡಿಸಿತ್ತೆನ್ಸ್ಟೀ 
ಕವಿತೆಯಿಂ (ಕಾದಂಪೂ. ೬) ; ಗುರುರೂಪ ವಿಶ್ವಪತಿ ಕರುಣಿಸಿದ ತೆಜದಿನಾ 
ವರಪುರಾಣಾರ್ಥಮಂ ಕನ್ನಡಿಸಿದೆಂ (ಸಾನಂಚ. ೧-೩) ; ಕವಿ ಸೋಮ 
ನಾಥನು ರಸಮೊಸರೆ ಮುನ್ನುಸುರ್ದುದನೆ ಕನ್ನಡಿಸಿ ಪೇಳು (ಬಸಪು. 
೧-೧೬) ; ವಿವಿಧ ಜಾಗತಿಕ ಜ್ಞಾನವನ್ನು ಕನ್ನಡಿಸಬೇಕೆಂಬ ಉದ್ದೇಶದಲ್ಲಿ 
ಕೆಲಮಟ್ಟಿಗೆ ನಾವು ಮುಂದುವರಿಯುತ್ತಿದ್ದೇವೆ (ಸಾಸಮಾ. ೧೬). 
[ಕನ್ನಡ 4 -ಇಸ್ಕು] 
ಕನ್ನಡಿಸ್ಕು (ಕ್ರಿ). ೧. ಕನ್ನಡಿಯಂತೆ ವರ್ತಿಸು, ಪ್ರತಿಬಿಂಬಿಸು, 
—ಪ್ರಕಟಿಸು ತೋರು: ಸಿರಿಗನ್ನಡಿ ಕನ್ನಡಿಪುದಾದುದಿಂದು 
ಶ್ರೀಯಂ (ಆದಿಪು. ೭-೧೦); ಭೀರುಗಳರೆಬರ್‌ ಕನ್ನಡಿಸಿದರ್‌ ಭಯಾ 
ನಕರಸಮಂ (ಗದಾಯು. ೪-೨೮); ಅಪಾಂಗದ ಪಾಂಗಿಂದೆಮೆ ಕನ್ನೆ 
ಕನ್ನಡಿಸಿದಳ್‌ ತನ್ನೊಂದಭಿಪ್ರಾಯಮಂ (ಜಗವಿ. ೧೦-೮೧) ; ತನ್ನಂತ 
ರಂಗದೊಳಿರ್ದಕುಟಲತೆಯ ಬಿತ್ತರಿಸಿ ಕನ್ನಡಿಸಿದಂ (ರೇವಣ. ೯೦-೫); 
ನೀರ್ಮಂಚದ ಮೇಲೆ ಬಯಲಗಲದ ಬಾನ್ಸನ್ನಡಿ ಕನ್ನಡಿಸಿದ ಹಾಗೆ 
(ಹೃದಸ. ೪೫-೧೦). ೨. ತಿಳಿಸು; ಹೇಳು; ವಿವರಿಸು: ಧರ್ಮಮೆಂಬ 
ನಡಿಯಂ ಕಂನಡಿಸಿ ಧರ್ಮ ವಂ (ಸೌಇಎ. ೧೯೨೯, ಕಾರ್‌'ಕಲ್‌. 
೫೨೬-೨೮ ; 1); ಪೌರಾಣಮಂ ಪೇಳ್ತ ಭಾಷೆ ಮೊದಲಾದ ತರ್ಕಂಗಳಂ 
ಕನ್ನಡಿಪ ಸ್ನಾನಮಂ ಮಾಳ್ಬ . .. ಮುನಿವರರ್‌ ಕಣ್ಣೆ ಸೆದರು (ಚೆಬಪ. 
೩೪-೨೬). [ಕನ್ನಡಿ 4 -ಸ್ಮು] 
ಕನ್ನಡಿಹರಳು (ನಾ). ೧..ಕ ನ್ಹಡಿಯ ಚೂರು, —ತುಂಡು. 
೨. ಕನ್ನಡಕದ ಗಾಜು (ಕ). [ಕನ್ನಡಿ * ಹರಳು (ಆ ಪರಲ್‌)] 


೧೪೯೧ 


3 


20 


25 


50 


58 


45 


ಕನ್ನಮಿಕ್ಕು 


ಕನ್ನಡಿಹಾವು (ನಾ). ಮೈಮೇಲೆ ಕನ್ನಡಿಯಂತೆ ಹೊಳೆಯುವ 
ಚಿಹ್ನೆಗಳುಳ್ಳ ಹಾವು; ಉರಿಮಂಡಲ ಹಾವು: “... ಅದನ್ನು 
ತೆಗೆದುಕೊಂಡರೆ ನಾಗರಹಾವಿಗೂ ಕನ್ನಡಿಹಾನಿಗೂ ಒಂದೇ ಬಿಲದಲ್ಲಿ 
ಇಟ್ಟಿಂತಾದೀತು೫ (ಕಗದ್ಯ. ೬೯); ಶುದ್ಧ ಕನ್ನಡಿಹಾವು ಅದು! 
(ಒಡ್ಡಿ ಉ. ೧೧೦). [ಕನ್ನಡಿ + ಹಾವು (ಆ ಪಾವು)] 

ಕನ್ನಡೀಕರಣ (ನಾ). ಕನ್ನಡವಾಗಿ ಮಾಡುವಿಕೆ; ಕನ್ನಡಕ್ಕೆ 
ಒಗ್ಗಿಸುವಿಕೆ: ಅವನ "ಆದಿಪುರಾಣ 'ವು. . .ಡೈನಪರಂಪರೆಯ ಉಜ್ವಲ 
ವಾದ ಕನ್ನಡೀಕರಣವಾಗಿದೆ (ತವನಿ. ೧೨). [?] 

ಕನ್ನಡೇತರ (ಗು). ಕನ್ನಡವಲ್ಲದ; ಕನ್ನಡವನ್ನು ಬಿಟ್ಟು ಉಳಿದ : 
ಕನ್ನಡೇತರ ಕೃತಿಗಳಲ್ಲಿ ಸಿಗುವ ಆಧಾರಗಳನ್ನು ಪರಿಶೀಲಿಸಬಹುದು 
(ದ್ರಾವಿವಿ. ೭೦). [ಕನ್ನಡ್ಯ + ಇತರ] 

ಕನ್ನಪಯ್ಯ (ನಾ). ಒಬ್ಬಾತ ನ ಹೆಸರು: [ನು]ತ್ತಿನ ಸರಿಗೆಯ 
ನನುಕರಿಸೆ ಕನ್ನಪಯ್ಶಂ ಬರೆದಂ (ಸೌಇಇ. X1-, ೧೧೧-೪೦ ; 1071). 

[€. ಸಂ. ಕರ್ಣಪಾರ್ಯ) 
ಕನ್ನ ಪುರ "ಕನ್ನವುರ' ನೋ. 


`ಕನ್ನಪೇಖಕೆ (ನಾ). ಒಬ್ಬಾ ತನ ಹೆಸರು: ಕಾಣ್ಣಿಲ್ಕಗೋತ್ರ 


ಕನ್ನಪೇಜಕಿನ ಮಗಂ ಬೇನೆಯ ಸೋಮೇಜಿ ಬೇನೆಯ ಸೋಮೇಜಿಯ 
ಮಗ[0] (ಸೌಇಇ. XI-i, ೯-೭; 862). 
[ಕನ್ನ * ಅಪ (ಆ ಅಪ್ಪ) * ಎಕ್ಕಿ] 

ಕನ್ನಮ (ನಾ). ಒಬ್ಬಾತನ ಹೆಸರು: ತತುಪುತ್ರಂ ನೆಗಳ್ಹಂ ನಿಜಾರಿ 
ಬಳವೊನ್ಹಲು ಬನ್ನಮಂ ಕೆಂನಮಂ ತತುಪುತ್ರಂ ನೆಗಳ್ಲೆಂ (ಕಇಆ. 
೭೪-೧೨-೬ ; 1170). [ಕನ್ನ * ಅಮ (ಎ ಅಮ್ಮ) 

ಕನ್ನಮಂಗಲ (ನಾ). ಒಂದು ಸ್ಥಳದ ಹೆಸರು: ಕಾರ್ತಿಕ ಬಹುಳ 
೨ಲು ಕಂನಮಂಗಲದ ಯಟಲಿಯಂಣಗೆ ಕೆರೆಕೊಡಗಿ ಹೊಲದ ಶಾಸನ 
(ಎಕ. ೫, ಚಿಂತಾಮ. ೧೨೯-೪; ?). [ಕನ್ನ +. ಮಂಗಲ] 

ಕನ್ನಮಜ್ಜೆ (ನಾ). ಒಂದು ಪ್ರದೇಶದ ಹೆಸರು; ಕನೋಜ (?) : 
ಅವಯವದಿಂದೆ ಸಾಧಿಸಿದ ಮಾಳವಮೇಳುಮನೆಯ್ದೆ ಗಂಗಮಾಳನ 
ಮೆನಲಕ್ಕರಂ ಬರೆದು ಕಲ್ಲಿ ಸು ತ್ರೆ ಕಳಲ್ಲಿ ಚಿತ್ರಕೂಟಮನುಣಕಿ 
ಕನ್ನಮಜ್ಜೆಯ ಪ್ರಿಪಾನುಜನಂ ಜಯಕೇಸಿಯಂ ಮಹಾಹವದೊಳೆ ಮಾರ 
ಸಿಂಗ ನೃಪನಿಕ್ಕಿ ನಿಮಿರ್ಚ್ಚಿದನಾತ್ಮಶೌರ್ಯ್ಯ್ಯಮಂ (ಎಕ. ೫11, ಶಿವಮೊ. 
೬೪-೬೦; 1112 ?). (2) 

ಕನ್ನಮದಿಶಾಪಟ್ಟ (ನಾ). ಕನ್ನಮನೆಂಬುವನನ್ನು ದಿಕ್ಕುದಿಕ್ಕಿಗೆ 
ಓಡಿಸಿದವನು; ಒಂದು ಬಿರುದು: ಕನ್ನಮದಿಶಾಪಟ್ಟಂ ವೈರಿಘರಟ್ಟ 
ನಾಹವ ಮಲ್ಲನ [ಹ]ಣುವಂ ನಾಮಾಡಿ ಸಮಸ್ತ ಪ್ರಸಸ್ತಿಸಹಿತಂ. .. 
ಚಾವುಂಡರಾಯರಸರ್‌ (ಕಣ, 7%, ೪೧-೭; 11ನೆಯ ಶತ). 

[ಕನ್ನಮ + ದಿಶಾಪಟ್ಟ] 

ಕನ್ನಮಿಳ್ಳಿಸು, ಕನ್ನವಿಕ್ಳಿಸು (ಕ್ರಿ). ಕ್ರ ನ್ನಹಾ ಶಿಸು; ಕಳವು 
ಮಾಡಿಸು: ಭಂಡಾರದ ಮನೆಯೊಳ್‌ ಕನ್ನಮಿಕ್ಕಿಸಿ (ವಡ್ಡಾರಾ. 
೧೭೭-೩). ಕನ್ನುವಿಕ್ಕೈಸು: ಅರಮನೆ ಸಾರೆಯದಂ ಕನ್ನವಿಕ್ಳಿಸುವ 
ಮವನಿಂ ಮತ್ತಾ ರಜಕಿಯದವೋಲಿಕ್ಕು ಪಮೋರಣದಿಂದವನ ಕಾಲ್ಗೆ 
ಬಲ್ಸಂಕಲೆಯಂ (ದಶಕು. ೮-೨೮೫). 

[ಕೆನ್ನಮಿಕ್ಕು *- - ಇಸ್ಮು] 

ಕನ್ನಮಿಳ್ನು 8 ಕನ್ನವಿಕ್ಳು (ಕ್ರಿ). ಕನ್ನಹಾಕು; ಕಳವುಮಾಡು : 
ಆಕೆಯ ಲುಂದಿದ ಮನೆಯೊಳ್‌ ಕೆನ್ನಮಿ ಕ್ಸ ದೊಡೆ (ವಡ್ಡಾರಾ. 
೧೯-೨) ; ಯುವತಿಯ ಕಣ್ಣುಂ ಮನಮುಂ ಜವನಿಕೆಯಂ ಕನ್ನ 

ಮಿಡದ] ಡಹಡಿಸಿದುದೋ (ಅನಂಪು. 


ಮಿಕ್ಕಲ (ಪಾಳಾಂ. ೬-೫೬). 


ಕನ್ನಮಿಡು 


ಕನ್ನನಿಕ್ಳು: ಒಡೆಯರೊಡವೆಯನೆಳಸೆ ಕೊಡದಿಪ್ಸೈದುರ ನಯವೆ 
ಕನ್ನವನಿಕ್ಕುವಡೆ ಕಶ್ತಿಯ ಪಿಡಿದು ನಡೆದಪೆಂ (ಬಸರ. ೧೩-೨೧); 
ಕನ್ನನಿಕ್ಸಿ ಮನೆಯೊಳಪೊಕ್ಕಾ ಸಾಸಿಗಂ ... ಒಡವೆಯೆಲ್ಲವಂ ನೇಲ 


೧೪೯೨ 


ಕೊಂಡಂ (ಧರ್ಮಪ. ೯-೧೯); ಬನ್ನವ ಪಟ್ಟು ಬಯ್ಕಲೈ ಶಿವನೇನು 


ಕನ್ನವಿಕ್ಕಿದನೆ (ಸರ್ವಜ್ಞ. ೯೦೦). 
[ಕನ್ನ * ಇಕ್ಕು] 

ಕನ್ನಮಿಡು, ಕನ್ನವಿಡು (ಕ್ರಿ). ಐ ಕನ್ನಮಿಕ್ಳು: ನಾರಾಯಣನ್‌ ತನ್ನ 
ಮನೆಯನ್ಯನ್ನಮಿಟ್ಟು ಪುಗುತನ್ನೊಡೆ ಅಜಕಿದು -ಪೊರನುಟ್ಟು (ಸೌಇಇ. 
IX-i, ೫-೧೧ ; 9ನೆಯ ಶತ). ಕನ್ನನಿಡು : ಕನ್ನವಿಡುವ ಕಳ್ಳನನ್ನು 
ಮನ್ನಿಸಿ ತಂದನಂತೆ (ಗಾದೆ). [ಕನ್ನ * ಇಡು] 

ಕನ್ನಯ್ಯ (ನಾ). ಒಬ್ಬಾತನ ಹೆಸರು: ಪ್ರತಿಪಕ್ಷ ಸೂದ್ರಕಂ ಶ್ರೀಮತ್‌ 
ಕನ್ನಯ್ಮಂ (ಎಕ. ೩1, ಚಿತ್ರದು. ೨೬-೪ ; 946); ಕನ್ನಯ್ಮಂ ಕಲ್ಲ 
ನಿಜೀಿಸಿದ (ಎಕ. ೪:11, ಸೊರಬ, ೫೩೧-೯ ; 967) ; ಸನ್ಮಿವಿಗ್ರಹಿ ಕಂನ್ನಯ್ಯ 
ಬರೆದಂ (ಎಕ. ೫118, ಸೊರಬ. ೪೪-೧; 971). 

[ಕನ್ನ * ಆಯ್ಕ] 

ಕನ್ನರ (ನಾ). ಒಬ್ಬಾತನ ಹೆಸರು. ಮುಖ್ಯವಾಗಿ ರಾಷ್ಟ್ರಕೂಟರ 
ಮೂರನೆಯ ಕೃಷ್ಣನ ಹೆಸರು: ಸ್ವಸ್ತಿಶ್ರೀ ಆಕಾಲವರಿಷಾ ಬ್ರಥುವೀ 
ವಲ್ಲವ ಮಾರಜಾದಿರಾಜಪರಮೇಶ್ವರಾ ಶ್ರೀಮತ್ಕನ್ನರ ಭಟಾರರೆ (ಎಇ. 
221, ೩೫-೨ ; 883); ಕನ್ನರಸ ಪೃಥಿವೀ ರಾಜ್ಯಂಗೆಯೆ (ಎಕ. ೪11, 
ಶಿಕಾರಿ. ೪೫-೪೮ ; 890?) ; ಪೊಸವೂರ ಬೇದಮ್ಮನುಂ ಕನ್ನರನುಂ 
ಕಳ್ಳ ವುಜಿಸೆಯ ರಟ್ಟನು (ಎಕ. ೩1, ಚಿತ್ರದು. ೭೪-೨೭ ; 968) ; ಕನ್ನರ 
ನಾದರದಿಂ ಕುಡೆ ಹೊನ್ನಂ ಮನಮೊಸೆದು ತೈಲಪಂ ಕುಡೆ ರನ್ನಂ ಮನ್ನಿಸಿ 
ಬಲ್ಲಾಳಂ ಕುಡೆ .ಜನ್ನಂ ಕವಿಚಕ್ರವರ್ತಿವೆಸರಂ ಪಡೆದಂ (ಯಶೋಚ. 

[ಕನ್ನ * ಅರ್ಯ (ಆ ಅರಸ್ಕ)] 

ಕನ್ನವಚ್ಚ (ನಾ). ಕಿವಿಯ ಆಭರಣ: ಎಳಗಲ್ಲದೊಳಿಟ್ಟ ದಿಟ್ಟ ಬೊಟ್ಟಂ 
ಕೆಳೆಗೊಂಡೊಪ್ಪುವ ಪಚ್ಚೆಗೆನ್ನವಚ್ಚಂ » *. ಎಳಗಂದಂ ಕಳೆಗುಂ ಜಗಕ್ಕೆ 
ಕಂದಂ (ಚಿಕವಿ. ೩-೪೪). [ಕನ್ನ + ಪಚ್ಚ] 

ಕನ್ನವಟ್ಟಿ (ನಾ). ಮದ್ದಳೆಯ ಚರ್ಮದ ಒಂದು ಭಾಗ: ಎಡಗೆಯ್‌ 
ಬಲಗೆಯ್‌ ತೋರಂ ಕಡುಸಣ್ಣಂ ಕದಳಿ ಕನ್ನವಟ್ಟಂ ತಾನೆಂಬೆಡೆಯೊಳ್‌- 
ಪ್ರಹರಣಮಿಂಪಂ ಪಡೆದಿಕೆ ಸುರವಧು ಮೃದಂಗಮಂ ಬಾಜಿಸಿದಳ್‌ 
(ಚಂದ್ರಪು. ೧೧-೧೪೩). [?) 

ಕನ್ನವಟ್ಟಿಗೆ (ನಾ). ಕಣಕದ ಪದರ ಕವಚ, ಹೊದಿಕೆ: 
ನಸುಬಿಸಿಯ ಹೂರಿಗೆಯ ಕನ್ನ[ಪಾಠಾಂ. ಕೆಂ, ಕಣ್ಣ]ನಟ್ಟಗೆದೆಗೆದು 
ಹಸನಾಗಿ ಬಿಚ್ಚಲದು ಬಿಚ್ಚುಹೂರಿಗೆಯಾಯ್ತು (ಸೂಪಶಾ. ೧-೨೮). 

[? + ಪಟ್ಟಿಗೆ (ಎ ಪಟ್ಟಕೆ)) 

ಕನ್ನವಡ, (ನಾ). ತೆರೆ; ಜವನಿಕೆ; ಪರದೆ: “ಕಾಂಡಪಟಾವರೆಣೇನ ಇ 
ಕನ್ನವಡದ ಮಣಕಿಯಿಂ” (ನೀತಿವಾ. ೧೩-೧೮) ; ದುಗುಲದ ಕನ್ನವಡಂ 
ಗಟ್ಟದಂತೆ (ಮಲ್ಲಿಪ. ೧೧-೬೪). "ಕಂಡವಡ' ಪರಾ. 

[< ಸಂ. ಕಾಂಡಪಟ] 

ಕನ್ನವಡ್ಡ (ನಾ). ಕನ್ನಡಿಯ ಗೋಡೆ: *ಕನ್ನಡಿಗೋಡೆಯ ಪೆಸರದು 
ಕನ್ನವಡಂ? (ಚತುನಿ. ೬೬); *ಕನ್ನವಡನಮದೆನೆ ಕವಿಗಳ್‌ ಕನ್ನಡಿ 
ಗೋಡೆಯುಮೆನಿಕ್ಳು ೫ (ಕವಿಕಂ. ೨೩೮); ಬಳಸಿದ ಪೊನ್ನಕೋಂಟಿ ಪುರ 
ಲಕ್ಷ್ಮಿಯ ಕೈಗೆಯಲಿರ್ದ ತಾಣದೊಳ್‌' ಬಳಸಿದ ಪೊನ್ನ ಕನ್ನವಡ 
(ಪಾಠಾಂ. ಕಾಂಡಪಟಿ]ದಂತಿರೆ (ಆದಿಪು. ೧-೭೧) ; ಇದಿರ ಕನ್ನವಡದಲ್ಲಿ 
ತನ್ನ ಪ್ರತಿಬಿಂಬವನ್ನು ಕಂಡು, ನಟ್ಟಾಲಿಗಳಿಂದ ನಿರೀಕ್ಷಿಸುತ್ತ ( ಬೆಟ್ಟಿ ಆ, 

[ಕನ್ನಡಿ * ಪಟ?) 


೧-೨೧). 


೨ಿ೪-೫)- 


30 


35 


ಕನ್ನಾಯಿ 


ಕನ್ನವಾಡ (ನಾ). ಒಂದು ಪ್ರದೇಶದ ಹೆಸರು: ಕನ್ನವಾಡ ಗಂಗವಾಡ 
ಬಳೆಯವಾಡರೆರ್ನಾಡಾಳ ಸಿಯಳಾಜ ಸಾಮಿ ಸರ್ಬರಸ ಕೊಟೋರ್‌ 
(ಮೈಆರಿ. ೧೯೨೯, ೧೧೮-೧ ; 870). [ಕನ್ನ್ಯ + ಬಾಡ] 

ಕನ್ನವಿಕ್ಕಿಸು "ಕನ್ನಮಿಕ್ಕಿಸು' ಕೋ. 

ಕನ್ನನಿಕ್ಕು "ಕನ್ನಮಿಕ್ಳು? ನೋ. 

ಕನ್ನನಿಡು "ಕನ್ನಮಿಡು ' ನೋ. 

ಕನ್ನವಿಲು (ನಾ). ಒಂದು ಜಾತಿಯ ನವಿಲು; ಕರಿನವಿಲು (?) : 
ಕಾಗೆ ಕನ್ನವಿಲು ಕಕ್ಕರ ಕಾಡೆ ಪಾರಿವ ಗೂಗೆ ಗಿಡುಗ (ಕುರಾಸಾಂ. 
೨೭-೮೫). [< ಕರಿದು * ನವಿಲು (ಆ ನವಿಲ್‌)) 

ಕನ್ನವುರ, ಕನ್ನಪುರ (ನಾ). ಕಿವಿಯ ಆಭರಣ ; ಕರ್ಣಪೂರ : “ಕನ್ನ 
ಪುರಂ ಸಲೆ ಕರ್ಣಪೂರದೊಳ್‌ ೫ (ಕರ್ಣಾನಿ. ೩೩) ; ಮಿಸುಗುವ ಆರಂ 
ತೊಳಪ್ಪ ಕನ್ನವುರಂ ಚಿಲ್ವೆಸೆದಿಕೆ ಬಲವರ್ಪ ವಿಟಿರ್‌ (ಉಾವ್ಯಾವ. ೪೪೦) ; 
ನೇವುರದ ಕನ್ನವುರಡೆಕ್ಕಾವಳಿಯ ತೊಳಪ್ಪ ಮುತ್ತಿನಾರದ ಕಟಿಸೂತ್ರಾ 
ವಳಿಯ' ಫುನಸ್ತನೆಯರ್‌ (ಪಾರ್ಶ್ವಪು. ೧೨-೧೦); ಕನ್ನವುರೆ ಜಡಿದು 
ಕದಸಿನೊಳು ನಲಿಯೆ (ಗೀತಗೋ. ೬೭-೫). ಕೆನ್ನಪುರೆ: *ಕನ್ನಪುರ 
ಕರ್ಣಪೂರಂ * (ಕಶರ. ೨೦). 

(ಆ ಪ್ರಾ. ಕಣ್ಮಉರೆ, ಕಣ್ಣಊರೆ. / ಸಂ. ಕರ್ಣಪೂರ)] 
ಕನ್ನವುರಿ (ನಾ). ಒಂದು ಪ್ರಡೇಶದ ಹೆಸರು: ಕನ್ನವುರಿ ವಿಷಯೇ 
ಸಿ[ರ್ಮ್ಮ]ಲಗೆ ಪೂರ್ವ್ವದಿಗ್ಭಾಗೇ (ಸೌಇಇ. 201-1, ೮-೧೨; 862). 

[ಕನ್ನ * ಪುರ] 

ಕೆನ್ನಸ (ನಾ). ಪಕ್ಕ; ಪಾರ್ಶ್ವ (?) : ಎರಡುಂ ಕನ್ನಸದಿಂ ತಗುಳ್ನು 
ಚಮರಂ ವೈರೋಚನಂ ನಾಗ್ರೆತಸ್ಸರ ರೇರೇನ ಚ ಪಾರ್ಶ್ವತಸ್ಸರ ನ 
ಹೋ ಪಾಶ್ಚಾತ್ಮ ಸಾಶ್ಚಾತ್ಮತಸ್ಸರಯೆಂದೊಡ್ಡಿನ ಮುಂತು ಹಿಂತು ಕೆಲನಂ 
ತಿರ್ದುತ್ತೆ ತಮ್ಮಿರ್ಬರುಂ ಮುರಜಂ ಬಾಯ್ತ ಕೆ ದೇವಸೇನೆ ನಡೆದತ್ತೋ 
ರಂತೆ ನೂಲ್ವೊಯ್ದ ವೊಲ್‌' (ಅನಂಪು. ೫-೪೪). 

(ಪ್ರಾ. ಕಣ್ಮಾಸ - ಪರ್ಯಂತ, ಅಂತ್ಯಭಾಗ] 

ಕನ್ನಾಕನ್ನಡಿ (ನಾ). ಹೊಳೆಯುವ ಕನ್ನಡಿ (2): ಕನ್ನಾಕನ್ನಡಿ 
ಗಳನ್ನೂ  ತುಂಬುಗಳಸಗಳನ್ನೂ ತಳೆದ ವೇಶ್ಯಾಂಗನೆಯರು (ಬಿರುಗಂ. 
೨೬-೯). (ಕನ್ನಾ? + ಕನ್ನಡಿ] 

ಕನ್ನಾಗರು (ನಾ). ಒಂದು ಬಗೆಯ ಸಸ್ಯ (2) : “ಕೃಷ್ಣಸರ್ಪಃ -- 
ಕನ್ನಾಗರು * (ಓಷಧಿ. ೩೯). [« ಕರಿದು * ನಾಗರು?) 

ಕನ್ನಾಟಕ (ನಾ). ೧. ಕರ್ನಾಟಕ ದೇಶ: ಆ ಕನ್ನಾಟಕ ದೇಶದಲ್ಲಿ 
ನೆಲೆಗೊಂಡಿರ್ಕುಂ (ಶ್ರೀಮಹಾ. ೧-೪೦). ೨. ಕನ್ನಡ ಭಾಷೆ: ಹೊದಲಿ 
ವಿಷಯೇ ಬೆದಿರೊರ್‌ ವಾಯಾದತ್ತವರ್‌ ಅಸ್ಕ ಸೀಮಾ; ಕನ್ನಾಟಿಕೇ 
ಪ್ರವಕ್ಸಾ ಮಿ (ಮೈಆರಿ. ೧೯೨೫, ೧೦೫-೩೮; 634).[< ಸಂ. ಕರ್ಣಾಟಕ] 

ಕನ್ನಾಡು (ನಾ). ಕನ್ನಡನಾಡು ; ಕರ್ನಾಟಕ : ನೆಕಿಯರಮನೆ 
ಕನ್ನಾಡಿನ ಭೂಪರಾ (ಗಿ9ವಿಂ. ೪೬-೨) ; "ಹೊಯ್ಸಳಮನೆತನ ಕನ್ನಾಡ 
ಸಂಪತ್ತನ್ನು ಸಂಸ್ಕೃತಿಯನ್ನು ರಕ್ಷಿಸಿಕೊಂಡು ಬರುವ ಕಸುವನ್ನು ಶಿನನು 
ಕೂಡಿಸಿಕೊಡಲಿ . . .' (ಸವತಿ. ೨೧೯). [ಕರಿದು * ನಾಡು] 

ಕೆನ್ನಾಯಿ (ನಾ). ಒಬ್ಬಾಕೆಯ ಹೆಸರು (?): ಸಾವಂತಪಂಡಿತರೆ 
ಕಂನಾಯಿಗಳ ಸುಪುತ್ರ ಕೇಸವಪಂಡಿತರು ಮೊಸಳೆವಾಡದಲು 
ಜೀರ್ಣ್ನೋದ್ಧಾರವಾಗಿ ಮಾಡ್ತಿ... ಕಂನಾಯಿಗಳು ಮಾಡಿದ ಮೊಸಳೆ 
ವಾಡದ ಶ್ರೀ ಪಾರಿಸ್ವನಾಥಂಗೆ (ಸೌ ಇಇ. IX-, ೩೮೭-೯; 1297); 
ಮದುವರಸನಾಯ್ಯರು ಸರ್ಗ್ಗಸ್ಥನಾದಲ್ಲಿ ಆತನ ಸತಿ ಬುಳ್ಳರಸಿ ಕಂನಾ 
ಯಿಗಳು ಗಂಡನ ವಿಜಯಶ್ರೀಯನೆಯಿದಿ ಸುರಲೋಕ ಪ್ರಾಪ್ತರಾದರು 


(ಎಕೆ. ೪11, ಶಿಕಾರಿ. ೨೩೯-೧೩ ; 1447). (ಕನ್ನ? * ಆಯ್ಕಿ] 


ಕನ್ನಿಕೆ, 


ಕನ್ನಿಕೆ, ಕನ್ನಕ್ಕೆ, (ನಾ). ಕುಮಾರಿ; ಕನ್ಯೆ: *ಕನ್ಮಾ, ಕುಮಾರೀ 
ಈ ಎರಡು ಕನ್ನಿಕೆಯ ಪೆಸರ್‌ ” (ನಾಚಿರಾ. ೧೧೬) ; *ಕೂಸೆಂದೆನೆ 
ಕನ್ನಿಕೆ? (ಕವಿಕಂ. ೨೩೩); ಸೂತನ ಕನ್ನಿಕೆಯು ತಾನಾಗಿ ಜನಿಸಿದಳು 
(ಸಂಭಪ. ೧೩-೮) ; ಕಮಳವ್ವೆ ಬಾಚನ್ವೆ ಮೊದಲಾದಖಿಳ ರುದ್ರಕನ್ನಿಕೆ 
ಯಕೊಲಿದು (ಡೆಬಪ. ೫-೨೮) ; ಅವರ ಕುಲದಲಿ ಹುಟ್ಟ ಶ್ರೀಸ್ಮಳೆನಿಸಿದ್ದ 
ಕನ್ನಿಕೆಯೊಬ್ಬಳು ನೀಡಕುಲದವನೊಬ್ಬನನ್ನು ಮದುವೆ ಮಾಡಿಕೊಳ್ಳುವ 
ಸಂದರ್ಭವೊದಿಗಿತ್ತೆಂದು ತಿಳಿಯ ಬಂತು (ಒಡೆಕ. ೧). ಕನ್ನಕ್ಕಿ: 
ಭರೆಯೊಳಗಿದ್ದೆ ಭಕ್ತರ ಕನ್ನಕ್ಕಿಗಳನು ನಿರುತ ವಿಚಾರಿಸುತಿರ್ದ 
(ದೇವಾಂಪು. ೯-೭೮) ; ಕನ್ನಕ್ಕಿಯಿರುವತನಕ -ಹೆಸರು ಹೇಳುವಹಿಗ್ಗು 
(ನನಲ್ಲ. ೪-೧೦). [< ಸಂ. ಕನ್ಮಕಾ] 

ಕನ್ನಿಕೆ, ಕರ್ನಿಕೆ (ನಾ). ಹೂವಿನ ಮಧ್ಯಭಾಗದ ಬೀಜಕೋಶ; 
ಕರ್ಣಿಕೆ: ಆ ವನಮೆಂಬ ತಾವರೆಯ ಕನ್ನಿಕೆಯಂತೆ ಪೂವಿನ ಕೊಳ 
ವೊಂದಿರಲು (ಶ್ರೀಪಾಲ. ೧೨-೧೨). ಕೆರ್ನಿಕೆ: ಸರೋವರದ ನಡುವೆ 
ಕರ್ನ್ನಿಕೆವೊಲು ಮಂದರಮಿರ್ಪೆದು (ಕಇಆ. ೯೫-೪-೪; 12ನೆಯ ಶತ); 
ಸಾಸಿರದಳ ಕಮಲದೆ ಕರ್ನಿಕೆಯೊಳು (ಶರಚ. ೫೯೪). 

[೮೭ ಸಂ. ಕರ್ಣಿಕಾ] 

ಕನ್ನಿಕೋಂಬರೆ (ನಾ). ದಂಪತಿಗಳ ಶಯನಗೃಹ : ೪, , , ನೀನು 
ಕನ್ನಿಕೋಂಬರೆಯನ್ನು ಸೇರುವಾಗ ಸೋತು ಸುಣ್ಮವಾಗಿದ್ದೆ” (ನಡೆದಾ. 
1, ೧೧೩೩). [+ ಕೊಡ. ಕನ್ನಿಕೋಂಬರೆ] 

ಕನ್ನೀರ್‌, ಕನ್ನೀರು (ನಾ). ಕರಿಯ ನೀರು: 'ತತ್ಪಶ್ಚಿಮತಃ ಕನ್ನೀ[ರ]ಸರಃ 
ತೆತ್ಪಶ್ಚಿಮತಃ ಜಂಬುಕಸರಃ ತತ್ಪ[ಚಿ)ಮತಃ ಭೂಮಿಸರಃ (ಸೌಇಇ. ೫%, 
೬-೨೨ ; 730). ಕನ್ನೀರು: ಯಮುನೆಯ ಕನ್ನೀರನ್ನು ಸೂರ್ಯ ತನ್ನ 
ಹೊಂಬಿಸಿಲಿನಿಂದ ಮೆರಗು ಕೊಡುವಾಗೆ ಆ ತೀರೆದಲ್ಲಿ ನಿಂತು ನಮಾಜ 
ತೀರಿಸಿದ್ದು 1 (ನೂರಜ. ೧೦). [< ಕರಿದು - ನೀರ್‌] 

ಕನ್ನೀರು "ಕನ್ಸೀರ್‌' ನೋ. 

ಕನ್ನೀಲ (ನಾ). ೧. ಕಪ್ಪುನೀಲ; ನೀಲರತ್ಸ: ಅರುಣ ಮಣಿಯ 
ಕನ್ನೀಲದೆ ಪಳುಕಿನ ಕರುಮಾಡಗಳುರುಕಾಂತಿ (ಚಂಪ್ರಸಾಂ. ೩-೫೩). 
೨. ಕಪ್ಪುಮಿಶ್ರವಾದ ನೀಲಿಯಬಣ್ಣ. ೩. ಕರಿ, ಬಿಳುಪು ಎರಡೂ | 
ಬಣ್ಣ ಕೂಡಿದ ಕೂದಲಿನ ಕುದುರೆ: ಕಾರಿಳ್ಳುಮಕ್ಕಿಯಂ ಸಮ! 
ಸಾರಿಕೆಯಂ ಬೆರಸಿದಂತೆ ಕಪ್ಪುಂ ಬೆಳ್ಬುಂ ನೇರಿತಾಗಿರಲು ತರುಣ 
ವೋರನೆ ಕನ್ನ್ಟೀಲನೆಂಬ ಪೆಸರಂ ಪಡೆಗುಂ (ಅಕ್ವಿವೈ. ೨-೨೩) ; ಜನ್ನ 
ಜಿನ್ನಾರ ಚನ್ನಳಗೆ ಚೆಲುವ ಚೇರ ಕನ್ನೀಲ ಭೈರ ಕಂಕರಿಗಂ ಸನ್ನುತ 
ಸಾಂಬ್ರಾಡಿಯನೇಜಃ ನೃಪಕುಲರನ್ನರಿಗೆಂದು ತೋರಿದನು (ಅಂಜಚ. 

[ಆ ಕರಿದು + ನೀಲ] | 


೬-೮೩). 


೧೪೯೩ 


30 


ಕನ್ನುಡಿ (ನಾ). ಕನ್ನಡ, ೨: ತಪಸ್ವಿ ಎಂಬುದಕ್ಕೆ ಕನ್ನುಡಿಯಲ್ಲಿ |33 


"ಶಿತ್ತಡಿ' ಎಂಬ ಮೇಳದ ಮಾತಿದೆ (ಯಕ್ಷಪ್ರ. ೧೪೮) ; ಮಕ್ಕಳಿಗೆ 
ಕನ್ನುಡಿಯನ್ನು ಕಲಿಸುವದನ್ನು ಕಂಡು ಬಳಗದವರು ಹೀಯಾಳಿಸಿ 
ಕುಚೇಷ್ಟೆ ಮಾಡಿದರೊ (ಕಂನಾಸಾ. ೧೨೯). [?] 

ಕೆನ್ನಿ, (ನಾ). ೧. ಕುಮಾರಿ; ಕನ್ಯೆ: ಚಿಲಾತಪುತ್ರಂ ಕನ್ನೆಯಂ 
ಕೊಂದಂ (ವಡ್ಡಾರಾ. ೧೬೭-೯); ಈ ಕುಮಾರಂಗೆ ಲಕ್ಷ್ಮೀಸದನಂಗಾ 
ಕನ್ನೆಯಂ ಮುಂ ಕೊಡಿಸುವೆಂ (ಶಾಂತಿಪು. ೨-೮೦) ; ತನ್ನ ಮಗಳ್‌ 
ಚೆನ್ನೆಯಪ್ಪ ಕನ್ನೆಯಂ ಕುಡೆ ಮದುವೆಯಂ ಮಾಡಿಕೊಂಡು (ಸಂಚತಂ. 
೧೮೬-೧೮) ; ಎಸೆವ ಕನ್ನೆಯನುಮಾ ವರಾಭಂಗೆ ಕಯ್ನೂಡಿಸಲೊಡಂ 
(ಪದ್ಮರಾ. ೩-೭೬); ಇನ್ನೋದು ಕಾವ್ಯವನೆಂದನಾ ಪಾಡುವ 


ಕನ್ನೆಯಾ ಹೊತ್ತಗೆವಿಡಿದು (ಭರ ಚ. ೬-೨೫); ಕನ್ನೆಯಿನಳನು 43 


ಕೊಂದುತಿಂದರೆ ಎನ್ನ ನರಹರಿ ಮೆಚ್ಚ ನು (ಗೊ (ಹಾಡು. ೯೪). 


ಕನ್ನೆಗೋಸಾಸ 


೨. ಕನ್ಯಾಮಾಸ; ಸೂರ್ಯನು ಕನ್ಯಾರಾಶಿಗೆ ಪ್ರವೇಶಮಾಡುವ 
ತಿಂಗಳು; ಚಾಂದ್ರಮಾನದ ಭಾದ್ರಪದಮಾಸಕ್ಕೆ ಸರಿಹೋಗುವ 
ಸೌರಮಾನದ ಮಾಸ: ಸುರಪತಿ ಯಮ ವರುಣ ಕುಬೇರರ ಜಿಸೆ ತಲೆ 
ಯಾಗೆ ವಾಮಪಾರ್ಶ್ವದೊಳೆಂತುಂ ಚರವಾಸ್ತು ಕನ್ನೆ ಮೊದಲಾಗಿಕೆ 
ಪಡು ಗುಂ ಮೂಜು ಮೂಜುು ಮಾಸಂಬರೆಗಂ (ಲೋಕೋಪ, ೩-೨೪); 
ಆಸಾಡಿ, ಸೋಜೈೆ ಕನ್ನೆ - ಈ ಮೂರು ತಿಂಗಳೂ ಬಿಡುವು (ಅನಾಥೆ. 
೧೯೯). ೩. ಕನ್ಯಾರಾಶಿ: ಮೃಗಲಾಂಛನಂಗೆ ವೃಷಭಂ ಬುಧಂಗೆ ಕನ್ನೆ 
ನಿಜೋಚ್ಚಂ (ಜಾತತಿ. ೧-೪೦). ೪. ಓಂದು ಬಗೆಯ ಸಸ್ಯ. "ಕನ್ನೆ 
ಸೊಪ್ಪು' ಪರಾ. ೬. ಇನ್ನೂ ಸಾಗುವಳಿಯಾಗದ್ದು ; ಮೀಸಲು 
ಮುರಿಯದುದು. "ಕನ್ನೆನೆಲ? ಪರಾ... [ಆ ಸಂ. ಕನ್ಯಾ] 

ಕನ್ನೆ (ನಾ). ಒಂದು ನಾಡಿನ ಹೆಸರು: ಬಿದ್ದಣ ಜೋಳ ಮಹಾ 
ರಾಜರು ಕನ್ನೆಮೂನೂಜುಂ ಪೆಡಕಲ್ಲಿಂಟುನೂಣು... ಆಳುತ್ತುಂ 
(ಕಇಆ. ೧೧೬೭-೨೨-೧೮ ; 1073). [?) 

ಕನ್ನೆ ಕುಮಾರಿ (ನಾ). ೧. ಪಾರ್ವತಿ; ದುರ್ಗಾಡೇವತೆ. 
೨. ಭಾರತದೇಶದ ದಕ್ಷಿಣ ಭೂಶಿರ. [ ಸಂ. ಕನ್ಯಾಕುಮಾರೀ] 


1 ಕೆನ್ನೆ ಕುಮಾರಿ (ನಾ). ೧. ಲೋಳೆಸರ: “ಕಾರಕರಂಭಾ - ಕನ್ನೆ 


ಕುಮಾರಿ? (ಓಷಧಿ. ೩೨) ; ಅರಿಸಿನ ಕಾಗಿದೊಂಡೆ ಬಜಿ ವಾಕುಚಿ ಕನ್ನೆ 
ಕುಮಾರಿ... ಎಕ್ಳೆಯೆನಿಪ್ಪುವೆಲ್ಲಮಂ ಬೆರಸಿರೆ ( ಖಮದ. ೧೬-೧೫೩). 
೨. ಒಂದು ಮೂಲಿಕೆ (?): ಉರಿಮೂತ್ರಕ್ಕೆ :-- .. . ಕನ್ನೆ 
-ಹುಮಾರಿಯೆಂದರೆ ಅಡಿಕೆಚೆಟ್ಟನ ಬೇರಿನ ತೊಕ್ಕ ಸಕ್ಕರೆ ಸಹ ಹಾಲಲ್ಲಿ 
ಅರೆದು ಕುಡಿಯಲು ಮಾಣ್ಗುಂ (ನಿವೈವಿ. ೧೧೯). [?) 

ಕನ್ನೆಗಳ್ಳ (ನಾ). ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗುವವನು: 
ಇನ್ನೆವರ ನಾವಜಕಿಯದಿದ್ದೆವು ಕನ್ನೆಗಳ್ಳನ ತನುಜನೆಂಬುದ ಭಿನ್ನವಿಲ್ಲದ 
ತಂದೆಮಕ್ಕಳ ಕಲಿತ ಕರ ಲೇಸು (ಕೌಶಿರಾ. ೧೯-೨೪). [ಕನ್ನೆ + ಕಳ್ಳ] 

ಕನ್ನೆಗಾಲ (ನಾ). ಕನ್ನೆಯಾಗಿರುವ ಕಾಲ; ಕನ್ಯಾವಸ್ಥೆ: ಕನ್ನಡಿ 
ಯನು ಮುಂದೆ ಪಿಡಿದೆಮಗತ್ತಿಗೆ ಚೆನ್ನಾಗಿ ಸೋಡುನೋಡೆಂದು ಕನ್ನೆ 
ಗಾಲದೊಳಂದು ಕಾಡುವೆಯಲ್ಲವೆ (ಭರಡ, ೪೨-೧೦೯). 

[ಕನ್ನೆ * ಕಾಲ] 

ಕನ್ನೆಗಿಡ (ನಾ). ಇನ್ನೂ ಹೊವು ಕಾಯಿ ಬಿಡದಿರುವ ಎಳೆಯ ಗಿಡ 
(ಕಿ). [ಕನ್ನೆ * ಗಿಡ (ಆ ಗಿಡು)] | 

ಕನ್ನೆಗೆಅತೆ (ನಾ). ೧. ಹೊಸದಾಗಿ ಕಟ್ಟಿಸಿದ ಕೆರೆ; ಹೊಸಕೆರೆ (?): 
ಅಲ್ಲಿಯ ಹಿರ್ಯಕೆಣ್‌ ಮೊದಲಾಗಿ... ಕನ್ನೆಗೆಲೆಯಾಗಿ ಕಟ್ಟಿಸಿ 
(ಎಕ- ೫೪1, ತುಮೃಕೂ. ೧೧೦-೨೮; 1163); ತದುಗ್ರಾಮದಲು ಕನ್ನೆ 
ಗೆಆಕಿಯ ಕಟ್ಟಸಿ ದೇವಾಲಯವನೆತ್ತಿಸಿ (ಮೈಆರಿ. ೧೯೪೧, ೨೬-೧೩ ; 
1796). ೨. ಹೆಂಗಸರಿಗೆ ಮಾಸಲಾದ ಕೆರೆ (?): ಅಲ್ಲಿಯ ಸಿದ 
ಸಮುದ್ರವೆಂದು ಕಂನೆಗೆಜಕಿ ಕಟ್ಟುವ ಸಂಮಂಧ (ಎಕ. 2%, ಮುಳಜಾ. 
೨೫೯-೬; 1447), [ಕನ್ನೆ + ಕೆಣಕಿ] 

ಕನ್ನೆಗೋಗಿಲೆ (ನಾ). ಹೆಣ್ಣು ಕೋಗಿಲೆ: ಕನ್ನೆಗೋಗಿಲೆ ತಾನೆ 
ಬಾಯ್ಗೆ ಆಿದುದೊಯೆಂಬ ಬಿನ್ನಣವೆಸೆಯಲೋದಿದಳು (ಭರಚ. ೬-೨೫). 

[ಕನ್ನೆ 4 ಕೋಗಿಲೆ] 

ಕನ್ನೆಗೋಸಾಸೆ (ನಾ). ೧. ಕನ್ಯಾಸಹಸ್ರ, ಗೋವುಗಳ ಸಹಸ್ರ. 
೨. ಕಕ್ಕೆಯರ ಮೇಲೆ, ಗೋವುಗಳ ಮೇಲೆ ಮಾಡುವ ಸಾಹಸ: 
ಪರಹಿತವೃಸನಿಗಳಲ್ಲದೆ ದುರ್ವ್ಯಸನಿಗಳಿಲ್ಲ ಗೋಸಾಸಮಲ್ಲದೆ ಕನ್ನೆ 
ಗೋಸಾಸಮಿಲ್ಲ (ಅಜಿಪು. ೧-೨೧ ವ). 

[ಕನ್ನೆ *'ಗೋ *- ಸಾಸ್ಯ (ಎ ಸಹಸ್ರ) ; ಕನ್ನೆ *.ಗೋ.*- ಸಾಸ 

(ಆ ಸಾಹಸ)) 


ಕನ್ನತನ ೧೪೯೪ 


ಕನ್ನೆತನ (ನಾ). ಕನ್ನೆಯಾಗಿರುವಿಕೆ; ಕನ್ಯಾವಸ್ಥೆ: ಕನ್ನೆತನಂ 
ಗೆಯ್ಕಲ್‌ ಬಗೆಗುನ್ನಾಣ್‌ ಮಿಗೆ ಮನಮುಮಿಲ್ಲುವರಿಯಲ್‌ ಬಗೆಗುಂ 
(ಸಂಪಭಾ. ೪-೫೫); ತನ್ನೆ ಮುನ್ನೆ ಕನ್ನೆತನದೆಂದೆತ್ತಿ ಕೊಂಡಾಡಿದ 
ಮಾತಾಪಿತೃಪಕ್ಷದ ಜನನೀಜನಂಗಳ್‌ ನೋಡೆ (ಶಾಂತಿಪು. ೬-೩೬ ವ); 
ಆಕೆಯ ಕನ್ನೆತನದಲಿ ನಿಲಿಸಿ ತಿರುಗಿದ ದಿನಪನಾಕ್ಷಣಕೆ (ಸಂಭಪ. 
೧೪-೩೧); ಕೆನ್ನೆತನದ ಆ ಬಾಲೆ ಅವುಗಳಿಗೆ ಏನು ಉತ್ತರವನ್ನು ಕೊಡ 
ಬಲ್ಲಳು (ಜಯಂತ. ೧೮೫). [ಕನ್ನೆ + -ತನ] 

ಕನ್ನೆ ತೊಟ್ಟ (ನಾ). ಒಂದು ಬಗೆಯ ಔಷಧಿ ಗಿಡ (?): ಕನ್ನೆತೊಟ್ಟಯ 
ಬಡೆಗವರಿದ ಬೇರೆಂ ಸಿದ್ಧಿದಿನ ತಂದು ಅರ್ಚನೆಯ ಮಾಡಿ ಮಡಗಿ 
ಕೊಂಡು ನನೆ ಹೊರಟಾಗ ನಿತ್ಯವೂ ಮೂರು ಬಾರಿ ಮುಟ್ಟಸೆ ನನೆ 
ಮೇಲಕ್ಕೇರುವುದು (ಸಕವೈ. ೨೯೮). (ಕನ್ನೆ? + ತೊಟ್ಟ) 

ಕನ್ನೆತ್ತರ್‌ "ಕರ್ನೆತ್ತರ್‌' ನೋ. 

ಕನ್ನೆನೆಲ, ಕನ್ನೆಲ್ಕ (ನಾ). ಇನ್ನೂ ಸಾಗುವಳಿಯಾಗದಿರುವ ಕ್ಷೇತ್ರ; 
ಮಾಸಲು ಮುರಿಯದ ನೆಲ: ಸಂಶೋಧನೆ ಮಾಡಲಿಚ್ಛಿಸುವವರಿಗೆ 
ಇದು ಕನ್ನೆ ನೆಲವಾಗಿದೆ (ಸಂಶೋತ. ೩೧) ; ಈ ಕ್ಷೇತ್ರ ಇನ್ನೂ ಕನ್ನೆನೆಲ. 


ಆಗಬೇಕಾದ ಕಾರ್ಯ ಅಗಾಧವಾಗಿದೆ (ದ್ರಾವಿವಿ. -1೪ ಮುನ್ನುಡಿ). 


ಕನ್ನೆಲ್ಕ: “ಹೊಸಭೂಮಿ; ಫಲವತ್ತಾದಭೂಮಿ” (ಜಾನಕೋ. 
೩೪). [ತನ್ನೆ * ನೆಲ] 

ಕನ್ನೆಮಾಡ "ಕನ್ನೆವಾಡ' ನೋ. 

ಕನ್ನೆಯಾಡು (ನಾ). ಇನ್ನೂ ಬಲಿಯದಿರುವ ಆಡು; ಮರಿಹಾಕದ 
ಆಡು: ಕನ್ನೆಯಾಡನು ತಂದು ಬನ್ನಬಡಿಸುತ ಕೊಂದು ಉನ್ನತವ ಪಡೆವ 

, ದಿಪ್ರನಿಂ ಅಗಸರ ಕುನ್ನಿ ಲೇಸು (ಸರ್ವಜ್ಞ. ೯೩೪). [ಕನ್ನೈ* ಆಡ್ಕು] 

ಕನ್ನೆಯಾವು (ನಾ). ಇನ್ನೂ ಕರುಹಾಕದಿರುವ ಹಸು; ಕಡಸು: 
ಕನ್ನೆಯಾವಿನ ಬೆನ್ನು ಹತ್ತಿ ಬರುತ್ತಿಡೆ ಒಂದು ಎಳಸು ಹೋರಿಕರು 
(ಸುವಸಂ. ೬೫). [ಕನ್ನೆ + ಅವು) 

ಕನ್ನೆಯ್ಲಿಲ್‌ "ಕರ್ನೆಯ್ದಿಲ್‌' ನೋ. 

ಕನ್ನೆಯ್ದಿಲು "ಕರ್ನೆಯ್ದಿಲ್‌' ನೋ. 

ಕನ್ನೆಲ, (ನಾ). ಕಲ್ಲು ತುಂಬಿದ ಗಟ್ಟಿನೆಲ; ಕಲ್ಲೆಲ (8). 

[ಆ ಕಲ್‌ + ನೆಲ] 

ಕನ್ನೆಲ್ಕ “ಕನ್ನೆನೆಲ' ನೋ. 

ಕೆನ್ನೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ; ಕರಿನೆಲ್ಲಿ: ಜಾಲವಾಲಂ ನೆಲ್ಲಿ 
ಕನ್ನೆಲ್ಲಿ ಕೆಡವೊಡವು ಹಾಲೆಯಂಕೋಲೆ (ಸೋಮ. ೩-೨). 

[ಆ ಕರಿದು + ನೆಲ್ಲಿ] 

ಕನ್ನೆಲ್ಲು (ನಾ). ಕರಿಯ ಬತ್ತ; ಕರಿನೆಲ್ಲು: *ಕೃಷ್ಣವ್ರೀಹಿ- ಕನ್ನೆಲ್ಲು? 
(ಓಸಧಿ, ೩೮). [ಆ ಕರಿದು + ನೆಲ್ಲು (ಆ ನೆಲ್‌)] 

ಕನ್ನೆನಸದಿ (ನಾ). ಹೊಸ ಬಸದಿ; ಒಬ್ಬನು ಕಟ್ಟದ ಬಸದಿಗಳಲ್ಲಿ 
ಮೊದಲನೆಯದು : ರೂವಾರಿ ದ್ರೋಹಘರಟ್ಟಾಚಾರಿ ಕನ್ನೆವಸದಿಯಂ 
ಮಾಡಿದ (ಮೈಆರಿ. ೧೯೩೯, ೬೬-೨; 1199). [ಕನ್ನೆ + ಬಸದಿ] 

ಕನ್ನೆನಾಡ, ಕನ್ನೆಮಾಡ (ನಾ). ಕನ್ನಿಕೆಯರ ಉಪ್ಪರಿಗೆ, ಅಂತಃ 
ಪುರ: ತನ್ನ ಚೆಂಬೊನ್ನ ಕನ್ನೆ ವಾಡಕ್ಕೆ ಪೋಪಳಂ ಜ್ವಳನಜಟ ನೋಡಿ 
(ಶಾಂತಿಪು. ೫-೧೮ವ) ; ನಾರದಂ ಗಗನವೀಧಿಯಿಂ ಮಿಥಿಲೆಗೆ ಬಂದು ಕನ್ನೆ 
ವಾಡದ ಬಾಗಿಲ್ವಾಡಮಂ ಪುಗುವಾಗಳ್‌ (ಪಂರಾಮಾ. ೪-೮೧ ವ); ಎನ್ನಂ 
ಭೂಭುವನಪತಿ ನಲ್ಮೆಯಿಂ ಕನ್ನೆವಾಡಳಾ ಕ್ಷಣದೊಳೆಟ್ಟದಂ (ದಶಕು. 
೧೧-೭೨) : ಅರಸುಮಗಳಿಗು ಹೊರಗೆ ಹೋಗಗೊಡರೈ! ನನ್ನ ಕನ್ನೆ ವಾಡದಿ 
ಕೂತು ನೋಡುತಿಹೆನು (ಸಖೀಗೀ. ೫೭-೪) ; ಕನ್ನೆ ವಾಡದ ಬಾಗಿಲವರೆಗೂ 
ಕಳುಹಿಸುತ್ತ ರಾಣಿಯರಿಬ್ಬರೂ ಬಂದು ಅಲ್ಲಿ ನಿಂತರು (ಸವತಿ. ೧೫೧). 


ಶಂ. 


25 


36 


35 


45 


ಕನ್ನೈಸು 


ಕನ್ನೆಮಾಡ: ತನ್ನ ಚೆಂಬೊನ್ನ ಕನ್ನೆಮಾಡದ ಮೇಗಣ ನೆಲೆಯ 
ಚೌಪಳಿಗೆಯ ಬಾಗಿಲೊಳ್‌ ನಿಂದು (ಪಂಪಭಾ. ೪-೩೯ ವ); ಏಣಕಿದಳ್‌ 
ತರುಣಿ ತನ್ನಯ ರನ್ನದ -ಕನ್ನೆಮಾಡಮಂ (ಕಾದ 9 ಉ. ೧೯೮); ತನ್ನ 
ಕನ್ನೆಮಾಡದೋವರಿಯೊಳೊಂದು ದೆವಸಂ ಬೆಳ್ವಸದನಂಗೊಂಡು ಸುಖ 
ಸುಪ್ತೆಯಾಗಿರೆ (ಜಗವಿ. ೧೭-೧೦೫ ವ); -ಹರುಷದಿಂದಲಿ ಕನ್ನೆಮಾಡದ 
ಹಿರಿಯ ಚೌಮಾಳಿಗೆಯಲತಿವಿಸ್ತರದಲೋಲಗಗೊಟ್ಟು (ಪ್ರಭು ಲೀ. 
೫-೧೮). ಕ [ಕನ್ನೆ * ಮಾಡ] 

ಕನ್ನೆವುಯಿಲ್‌ (ನಾ). ೧. ಕನ್ನೆಯ ಕೂಗಾಟ, ಹುಯಿಲು. 
೨. ಪ್ರಪ್ರಥಮ ಹೋರಾಟ; ಮೊದಲನೆಯ ಯುದ್ಧ : ಮುನ್ನಿವನ 
ತಂದೆ ಮಧುರೆಯ ಮನ್ನೆಯನಂ ಗೆಲ್ವನಾವನಿದೆ ವೀಳೆಯಮೆಂಬನ್ನಂ 
ಚಿಕದೇವೇಂದ್ರಂ ಕನ್ನೆ ವುಯಿಲ್ಲೆಳಸಿ ನಮಿಸಿ ಮನ್ನಣೆವಡೆದಂ (ಅಪ್ರ ಕಿ. 
೧೪೫-೫). [ಕನ್ನೆ + ಪುಯಿಲ್‌ (ಆ ಪುಯ್ಕಲ್‌?)] 

ಕನ್ನೆವೆಣ್‌, ಕನ್ನೆವೆಣ್ಣು (ನಾ). ಕನ್ಯಾವಸ್ಥೆಯ ಹೆಂಗಸು; ಕೊಡ 
ಗೂಸು : ಕನ್ನೆವೆಣ್ಗಳ ಕೆಳದಿಯರ ಕೂಡೆ ಶೈಶವೋದ್ಭಿನ್ನಯೌವನೆಯಾದ 
ವಿಷಯೆ ಬರೆ (ಜೈಮಿಭಾ. ೨೯-೩೦); ಕನ್ನೆನೆಂಗಳೊಡನೊಡನೆ ಸಡಗರಿಸು 
ತಿದಿರೆವಂದು (ಮರಾಡ. ೯೭-೧೦೮) ; ಕಿರುಜವ್ವನದ ಕನ್ನೆನೆಣ್ಮ್ಣ 
ದುಂಡಿಸಿದ ನುಣ್ಬ್ಸಿನ ಮೆಯ್ಸೊಬಗು (ಮಂತ್ರಶ. ೮೮-೧೮). ಕನ್ನೆವೆಣ್ಣು: 
ಆಲ್ಲಿರುವ ಕನ್ನೆವೆಣ್ಣುಗಳ ಮುಖಕಾಂತಿಗಳಿಂದ ಡಂದ್ರಮಂಡಲದ 
ಮಳೆ ಸುರಿದಂತೆ. . . ಇರುವುದು (ವಚಕಾ. ೪೯). [ಕನ್ನೆ + ಪೆಣ್‌] 

ಕನ್ನೆನೆಣ್ಣು "ಕನ್ನೆವೆಣ್‌' ನೋ. 

ಕನ್ನೆವೆಅಕೆ (ನಾ). ಬಾಲಚಂದ್ರ; (ಶುಕ್ಲ ಪಕ್ಷದ) ಎಳೆಯ ಚಂದ್ರ: 
ದಿನದಿನಕತಿ ಕಳೆಯೆತ್ತಿದಳು ಕನ್ನೆವೆಜಕಿಯಂತೆ (ತ್ರಿ ಭುತಿ. ೨೦-೨೫). 

[ಕನ್ನಿ + ಪೇಟ್‌] 

ಕನ್ನೆವೇಟಿ (ನಾ). ೧. ಕನ್ನೆಯು ಮಾಡುವ ಪ್ರಣಯ ; ಕನಯ 
ರತಿಭಾವ : ಎನ್ನ ಕಣ್ಗಳೊಳ್‌ ಸುಆದುವು ತಾಮೆ ಕನ್ನಡಿಸಿದಪ್ಪುವು 
ಕನ್ನೆಯ ಕನ್ನೆವೇಟಮಂ (ಪಂಪಭಾ. ೪-೬೬). ೨. ಕನ್ಯೆಯ ವಿಷಯದಲ್ಲಿ 
ಉಂಟಾಗುವ ಪ್ರೇಮ: ತನ್ನ ಕನ್ನೆ ವೇಟದ ಚೆನ್ನೆಯಂ ನೆನೆದು (ಜಗವಿ. 
೧೬-೧೩೩ ವ); ಕನ್ನೆವೇಟದ ನೇಹವತಿಬಲ್ಲಿತಾತಂಗೆ (ನಂಬಿರ. ೧೩-೨೨). 

[ಕನ್ನಿ * ಬೇಟ್ಯ (ಆ ಬೇಂಟ)] 

ಕನ್ನೆಸಾಸ (ನಾ). ಕನ್ಯೆಯು ಮಾಡುವ `ಸಾಹಸ: ಕೊಂತಿಯ 
ಕನ್ನೆ ಸಾಸ[ಪಾಳಾಂ, ಸಾಹಸ] ದಿನಾದ ಕನ್ನೆವೇಟದೆೊಳ್‌ (ಅರ್ಧನೇ. 
೪-೧೦೫). [ಕನ್ನೆ + ಸಾಸ] 

ಕನ್ನೆಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ಗುಬ್ಬಚ್ಚಿಬಾಳೆ; 
ಕನ್ನೆಸೊಪ್ಪು (ಮೈಔಗಿ. ೨೪-೪೩೮).  [ಕನ್ನೈ * ಸೊಪ್ಪು) 

ಕನ್ನೇಶ್ವರ(ನಾ). ಒಬ್ಬಾತನ ಹೆಸರು: ದೇವಕುಳಮಾಸೀತ್‌ ಕನ್ನೇಶ್ವರ 
ನ್ನಾಮ ಸ್ವನಾಮಥೀಯಾಂಕಿತ (ಇಆ. X11, ೧೪-೪೦ ; 735). [2] 

ಕನ್ನೈದಿಲ್‌ "ಕರ್ನೆಯ್ದಿಲ್‌' ನೋ. 

ಕನ್ನೈದಿಲು "ಕರ್ನೆಯ್ದಿಲ್‌' ನೋ. 

ಕನ್ನೈದಿಲೆ "ಕರ್ನೆಯ್ದಿಲ್‌' ನೋ. 

ಕನ್ನೈದಿಲೆರೆಯ (ನಾ). ಚಂದ್ರ: ಕನ್ನೈದಿಲೆರೆಯನು ಬಂದನು 
ಕನ್ನೆಯ ಕೆನ್ನೆಯ ಬೆಳ್ಳನೆಯವನು ಬಂದನು (ಇಂಚಾಪ. ೧೧೦-೩೮). 

[ಕನ್ನೈದಿಲ್‌ (ಆ ಕರ್ನೆಯ್ದಿಲ್‌) + ಎರೆಯ (ಆ ಎಜಕೆಯ)] 

ಕನ್ನೈಸು (ಕ್ರಿ). ಕಂದು; ಕಪ್ಪಾಗು: ಬೀಗೆ ಬಿಂಬಾಧರಂ ಬಾಯು 
ಗೆಯಿಂ ಕನ್ನೈಸೆ ಪೊಯ್ಲಿಂ[ಪಾಠಾಂ. ಪಾಯ್ದುಗಿವನ್ನಂ ಬೆಂಗೆ ಪೊಯ್ದಾ] 
ಗುರುಕುಟಯುಗಳಂ ಸೊಪ್ಪುಸೊಪ್ಪಾಗೆ ಕಣ್ಗಳ್‌ ಮುಗಿವನ್ನಂ (ಲೀಲಾವ. 


ತಿ-೧೩೩). [ಕನ್ನ * -ಇಸ್ಕು] 


ಕನ್ಯಕಾಜಾತ 


ಕನ್ಯಕಾಜಾತ (ನಾ). ಮದುವೆಯಾಗದವಳು ಹೆಡೆದ. ಮಗ; 
ಕಾನೀನ. [ಸಂ.] 

ಕನ್ಯಕೆ (ನಾ). ಕುಮಾರಿ; ಕನ್ಯೆ : ಗರುಡನಾಭಿಯೆಂಬ ಗಾರುಡಿಗಂ 
ತತ್ಯನ್ಮಕೆಯಾಯುಷ್ಕಂ ಬರ್ಪಂತೆ ಬಂದು (ಸುಕುಮಾ. ೭-೮ ವ); 
ಕನ್ಮಕೆ ವಜ್ರಬಾಹುಗನುರೂಪೆ ಗಡಂ (ಪಂರಾಮಾ.-3-೭); ಆಳಿಯಂ 
ಮೊಜ್‌ಯಿಂ ಭಾಗ್ಯದಿನಳಿಯಂ ಸೌಭಾಗ್ಯದಿಂದಮಳಿಯಂ ಗುಣದಿಂದ 
ಳಿಯಂ ವಿತರಣ ಗುಣದಿಂದಳಿಯನೆನಿಪ್ಪಂಗೆ ಕುಡುಗೆ ಕೃತಿಕನ್ಯಕೆಯಂ 
(ಪುಷ್ಪಪು. ೧-೭೦). [ಸಂ. ಕನ್ಶಕಾ] 

ಕನ್ಯಸೆ (ನಾ). ಕಿರುಬೆರಳು (8). [ಸಂ. ಕನ್ಮಸಾ] 

ಕನ್ಯಾಕುಮಾರಿ (ನಾ). - ಕನ್ನೆಕುಮಾರಿ. [ಸಂ. ಕನ್ಯಾಕುಮಾರೀ) 

ಕನ್ಯಾದಾನ, (ನಾ). ೧. ಕನ್ಯೆಯನ್ನು ದಾನವಾಗಿ ಕೊಟ್ಟು 
ವಿವಾಹ ಮಾಡುವುದು: ಮೇದಿನಿಯನೊಲಿದಿತ್ತ ಫಲ ವಸ್ತ್ರಾದಿ 
ಕೆನ್ಮಾದಾನಫಲವಹುದಾದರಿಸಿ ಭಾರತದೊಳೊಂದಕ್ಷರವ ಕೆ ಳ್ಹರಿಗೆ 
(ಕುವ್ಯಾಆ. ೧-೨೦) ; ನೂರು ಕನ್ಯಾದಾನವನು  * « ಧಾರೆಯೆಟಕಿದಿತ್ತಂತೆ 
ಫಲ ಕೈಸೇರುವುದು (ಹರಿಸಾ. ೧೦೬). ೨. ಮದುವೆಯಲ್ಲಿ ಕನ್ಯೆಗೆ 


೧೪೯೫ 


ಕೊಡುವ ಬಳುವಳಿ: ಕನ್ಶಾದಾನಂಗೊಟ್ಟಿ ಭೂಮಿ (ಎಇ. ೫೭%, |" 


೨೦೮-೭; 1); ಹೆಣ್ಣಿಗೆ ಕಂನ್ಮಾ ದಾನವಾಗಿ ಸುಖದಿಂ ಭೋಗಿಸುವಂತಾಗಿ 
NS ಬರೆಶಿಕೊಟ್ಟ ತಾಮ್ರಶಾಸನ (ಮೈ ಆರಿ. ೧೯೩೪, ೨೫-೨೧; 1394) ; 
ಮಾಣಿಸೆಟ್ಟಿಯ ಮಗ ನಾರಣಸೆಟ್ಟಿಯ ಮದವಳಿಗೆ ದೇವಕ್ಕ ಕನ್ಯಾ 
ದಾನವಾಗಿ ಕೊಟ್ಟಿ (ಸೌಇಇ. IX-i, ೪೪೪-೩೩ ; 1433) ; ಹಿತ್ತಿಲು 
ಮನೆ ನೆಲ ಹೊಲ ಸಹವಾಗಿ ಗಂಡಿಗೆ ಮೂಲ ಹೆಂಣಿಗೆ ಕಂನ್ಮಾದಾನವಾಗಿ 
(ಮೈೈಆರಿ. ೧೯೩೪, ೧೪-೮; 1576). [ಸಂ. (ಕನ್ಯಾ * ದಾನ)] 

ಕನ್ಯಾದಾನ (ನಾ). ಮದುವೆಗೋಸ್ಕರ ಕನ್ಯೆಯನ್ನು ಸ್ವೀಕರಿಸು 
ವುದು (ಕಿ). [ಸಂ. (ಕನ್ಯಾ * ಆದಾನ)) 

ಕೆನ್ಯಾಬ್ರತ (ನಾ). - ಕನ್ಫಾವ್ರತ ೧: ಬಡನಂಟರ್‌ ಮದುವೆ ಮಾಡೆಯು 
ಮೊಲ್ಲದೆ ಕನ್ಮಾಬ್ರತದೊಳ್‌' ಪತ್ತಿನೆಸಂಗೆಯ್ದು ಕಾಲಮಂ, ಕಳೆವುತ್ತುಂ 
(ಶಾಂತಿಪು. ೪-೬೬ ವ). [< ಸಂ. ಕನ್ಯಾವ್ರತ] 

ಕನ್ಯಾರತ್ನ (ನಾ). ಶ್ರೇಷ್ಠಳಾದ ಕನ್ಯೆ :. ಅಂತು ಸುಭದ್ರೆಯೆಂಬ ಕನ್ಮಾ 
ರತ್ನಮಂ ಎ. ಆ ಪುರುಷ ರತ್ನಾಕರನೊಳ್‌' ನೆಜಪಿ (ಆದಿಪು. ೧೩-೮೦ ವ); 
ಇಂಥ ಕನ್ಯಾರತ್ನವು ದೊರೆಯಬೇಕಾದರೆ : ಅನಂತಜನ್ಮದ ಸುಕೃತವು 
ಬೇಕು (ಮಂಜಂಕ. ೧೫). (ಸಂ. (ಕನ್ಮಾ ಇ ರತ್ನ)] 

ಕನ್ಯಾರಾಶಿ (ನಾ). [ಜ್ಯೋತಿ] ಗ್ರಹಗಳು ಚಲಿಸುವ ಹನ್ನೆರಡು 
ರಾಶಿಗಳಲ್ಲಿ ಒಂದು: ಕನ್ಮಾರಾಶಿಸ್ಥಿತ ಚಂದ್ರಫಲ (ಜಾತತಿ. ೧೭-೩೬). 

[ಸಂ. (ಕನ್ಮಾ * ರಾಶಿ)] 

ಕನ್ಯಾರ್ಥಿ (ನಾ). ಮದುವೆಗಾಗಿ ಕನ್ಯೆಯನ್ನು ಬೇಡುವವನು, 
೨ -ಬಯಸುವವನು : ಕನ್ಯಾರ್ಥಿಯಾಗಿ ನೀಂ ಬಂದು ಬೇಡುವುದಿಳೆ 
ಯೊಳನ್ಯಾಯವಲ್ಲ (ಜೈಮಿಭಾ. ೯-೭). [ಸಂ. ಕನ್ಯಾರ್ಥಿನ್‌]' 

ಕನ್ಯಾವಜ್ರ (ನಾ). ಒಂದು ನಕ್ಷತ್ರಪುಂಜದ ಹೆಸರು : ಕಾಳಭೈರವ 
ಪ್ರಥಮ, ಸ್ವಾತೀ, ಚಿತ್ತಾ ಮತ್ತು ಉತ್ತರದ ನಕ್ಷತ್ರಗಳು ಸೇರಿ ಒಂದು 
ವಜ್ರಾಕೃತಿಯಾಗುತ್ತೆದೆ. ಇದಕ್ಕೆ ಕನ್ಯಾನಜ್ರವೆಂದು ಹೆಸರಿ ಟ್ಟ ದ್ದಾರೆ 
(ನಕ್ಷತ್ರ. ೭೦). [ಸೆಂ. (ಕನ್ಯಾ + ವಜ್ರ)] 

ಕನ್ಯಾವರಣ (ನಾ). ೧. ಕನ್ಯೆಯನ್ನು ವರಿಸುವುದು; ಕನ್ಯಾಪರಿಗ್ರಹ: 
ಒಸಗೆಯಲಿ ನಿಸ್ಸಾಳತತಿ ಗರ್ಜಿಸಿದವಖಿಳಜನಂಗಳುತ್ಸಾಹಿಸಿತು 
ಕನ್ಯಾವರಣವಾಯಿತು ವೈದಿಕೊೋ ಕ್ತಿ ಯಲಿ (ಕುವ್ಯಾವಿ. : ೧೦-೭೬), 
ನಿಲಿಸಿ ಮೆಟ್ಟ ಕ್ಕಿಯಲಿ ` ಮದುವಕ್ಕಳಿಗೆ ಕನ್ಮಾವರಣವಾದವು ಘಳಿಗೆ 
ವಟ್ಟಲ ಲಗ್ಗದೋಂಪುಣ್ಯ್ಕಾಹ ರಚನೆಯಲ್ಲಿ (ತೊರರಾ. ೧-೬-೪೬). 


25 


43 


ಕಪಟಕ್ರಿಯೆ 


೨. ಕನ್ಶೈಯನು ಆರಿಸುವುದು: ತನ್ನ ಪ್ರತಿನಿಧಿಯಾಗಿ ಹೋಗಿ 
ಕನ್ಮಾವರಣವನ್ನು ಮಾಡಿಕೊಂಡು ಬರಬೇಕೆಂದು. . . ಮಿತ್ರಪಾಲನನ್ನು 
ಪದ್ಮಿನಿಯ ಬಳಿಗೆ ಕಳುಹಿಸುತ್ತಿದ್ದನು (ಕವಕ. ೩೬). 
[ಸಂ. (ಕನ್ಮಾ * ವರಣ)] 

ಕನ್ಯಾವ್ರತ (ನಾ). ೧. ಕನ್ಶೆಯಾಗಿಯೇ ಇರುವಿಕೆ, - ಇರುವುದು : 
ನಾನಿಂತು ಕನ್ಮಾವ್ರತದೊಳೆ ಕಳೆವೆಂ ಕಾಲಮಂ (ಕಾದಂ ಪೂ. ೯೭೮). 
೨. ಕನ್ಯೈಯರು ಆಚರಿಸುವ ವ್ರತ: ಯಾೌವನದುನ್ನತಿ ನೆಜಿಯೆ 
ನೆಆಕಿಯೆ ಕನ್ಮಾವ್ರತಮೊಡನೆಣಕೆದುದು ತದೀಯ ಗುರುಜನನಿನುತಂ 
(ಶಾಂತಿಪು. ೫-೧೮). [ಸಂ. (ಕನ್ಮಾ * ಪ್ರತ)] 

ಕನ್ಯಾಶುಲ್ಕ (ನಾ). ಮದುವೆಯಾಗುವಾಗ ಮದುಮಗಳ ತಂದೆಗೆ 
ಕೊಡಬೇಕಾಡ ದ್ರವ್ಯ, ತೆರ: ಕನ್ಯಾಶುಲ್ಕಮತಿದೋಸಕರ 
(ಜೈಮಿಭಾ. ೨೭-೨೯) ; ಅಂದಿನ ಕಾಲದಲ್ಲಿ, ಇಂದು ವರದಕ್ಷಿಣೆಯನ್ನು 
ಕೊಡುವಂತೆ ಕನ್ಮಾಶುಲ್ಯವನ್ನು ಕೊಡಬೇಕಾಗಿತ್ತು (ಪಂಜಪಂ. ೫೬). 

[ಸಂ. (ಕನ್ಯಾ * ಶುಲ್ಕ)] ` 

ಕನ್ಯಾಸೆರೆ (ನಾ). ಕನ್ಯೆಯ ಸೆರೆ; ಮದುವೆಯಾಗದೆ ನಿಂತಿರುವ 
ಹೆಣ್ಣಿನ ಸ್ಥಿತಿ : ಕನ್ಯಾಸೆರೆ ಬಿಡಿಸಿದವರು ಪುಣ್ಯ ಕಟ್ಟಿಕೊಳ್ಳುತ್ತಾರೆ 
(ರೂಢಿ). [ಕನ್ಯಾ * ಸೆರ್ಯೆ (ಆ ಸೇಚೈ)] 

ಕನ್ಯೆ (ನಾ). ೧. ಮದುವೆಯಾಗದವಳು ; ಕುಮಾರಿ: *ನಾನಿನ್ನೂ 
ಕನ? ಎಂದು ರಕ್ತದಲ್ಲಿ ಬೇಕಾದರೂ: ಬರೆದುಕೊಡುತ್ತೇನೆ ಎಂದಳಂತೆ 
(ನಿಶೆ. ೧೧೭). ೨. [ನಾಟ್ಯ] ನಾಯಕಿಯರಲ್ಲಿ ಒಂದು ಪ್ರಕಾರ: 
ಕನ್ಯೆ, ಊಢೆಯರೆಂಬೆರಡು ಪ್ರಕಾರಮಾದ ನಾಯಕಿಯರಿಂ (ವಿವೇಕ. 
೨೨೮). ೩. [ಜ್ಯೋತಿ] ಕನ್ಯಾರಾಶಿ: ಮತ್ತಮಾ ಖಗೋಳದಲ್ಲಿ 
« «- ಕೆನೆ... ಮಾನವೆಂಬ ಪನ್ನೆರಡು ರಾಶಿಗಳೇ (ವಿವೇಕ. ೨೫೮). 

[ಸಂ. ಕನ್ಯಾ) 

ಕನ್ಚಿಲ್ಲ (ನಾ). ಒಬ್ಬಾತನ ಹೆಸರು: ಈ ಕಬ್ಲಂ ಕನ್ವಿಲ್ಲಮ್ಮಾಡಿದೊ 
(ಎಕ. ೪111, ಸೊರಬ. ೮೫-೧೧ ; 876). [2] 

ಕಪ (ನಾ). ಶ್ಲೇಷ್ಮ; ಕಫ: “ಕಫ- ಕಪ; ಗುಂಫನ- ಗುಂಪನ ? 
(ಶಮದ. ೨೫೫ ಪ್ರಯೋ) ; ಫಣಿ, ಪಣಿ; ಕಫ, ಕಪ” (ಶಬ್ದಾನು. 
೧೪೨ ಪ್ರಯೋ). [೮ ಸಂ. ಕಫ] 

ಕಪಕಪ (ನಾ). ಆತುರದಿಂದ ನುಂಗುವಾಗ ಉಂಟಾಗುವ 
ಶಬ್ದವನ್ನು ಅನುಕರಿಸುವ ಶಬ್ದ. "ಗಪಗಪ' ಪರಾ. 

ಕಸಕಸನೆ - ಆತುರವಾಗಿ; ವೇಗವಾಗಿ: ಎಂಥ ಮಾಂಸವಿದ್ದರೂ 

ತೋಳಗಳು ಅದನ್ನು ಕಪಕಪನೆ ತಿಂದುಬಿಡುತ್ತವೆ (ಮುಂಬಯಿ. 

[7) 


೫-೨೫೩). 
ಕಪಟಿ, "ಕಪ್ಪಡಿ? ನೋ. 
ಕಪಟ "ಕಪ್ಪಡ? ನೋ. 
ಕಪಟಿ (ನಾ). ವಂಚನೆ; ನಟನೆ; ಮೋಸ: “ಕೈದವಂ ಕೈತ ಜತ್ತುಕ 
ಮೆಂದು ಕಪಟಿಕ್ಕೆಯ್ಕೆದಿರ್ಸ-ನಾಮ (ಶಬ್ದಮಂ. ೫೩); ಕಪಟದಿಂದೆ 
ವಿಲಾಸಿನಿಯಾದ ವೇಷಮಂ ನೆನೆಯಿಸಿದಪ್ಪುದೀ ಪಸಿಯ ಬಣ್ಣಮಿವಳ್ಗೆ 
(ಕಾದಂಪೂ. ೩೮) ; ನಿನ್ನ ಕಪಟನನಆೀತೆ ವನದೊಳಗೆನ್ನನಟ್ಟಿದೆ ಮೃಗದ 
ಬಳಿಯಲಿ (ಕೌಶಿರಾ. ೪೩-೨೩). [ಸಂ.) 
ಕಪಟಿಕೃತ್ಯ(ನಾ). ಮೋಸದ ಕಾರ್ಯ; ವಂಚನೆ: *ವೈಸಿಕಮೆನೆ 
ಕಪಟಿಕೃತ್ಯಮೆಂದಜಾಗೆ (ಭಾರನಿ. ೧೨). [ಳಪಟ್ಕ + ಕೃತ್ಯ] 
ಕಪಟಕ್ರಿಯೆ (ಹಾ). ೧. - ಕಪಟಕೃತ್ಯ. ೨. ನಟನೆ: ಮಹಾದ್ಭುತ 
ಭಯ ರೌದ್ರ ಭಯಾನಕ ವೀರರಸಂಗಳನೆ ಕಪಟಿಕ್ರಿಯೆಯಿಂ' ಏರಿದು 
ಮಾಡಿ ಪೇಮ್ವಿದುಂ (ಪಂಡತಂ.೪೬-೧೪). [ಕಪಟ್ಯ + ಕ್ರಿಯೆ) 


ಕಪಟಿಗಾರ ೧೪೯೬ ಕಪರ್ದಕ 


ಕಪಟಿಗಾರ (ನಾ). ಮೋಸಗಾರ; ವಂಚಕ (8). ಕಪಟಿ (ನಾ). ಮೋಸಗಾರ; ವಂಚಕ: ತಿಳಿದು ತಪ್ಪು ಮಾಡಿದವರು 
[ಕಪಟ + -ಗಾರ (೮ -ಕಾಅ)] ಕಪಟಿಗಳು ; ಮಿಥ್ಯಾಚಾರರು (ಶಕ್ತಿವಿ. ೧೦೩); ಹೀಗೆ ಕಪಟಗಳಾಗಿರ 
ಕಪಟಗಾರ್ಶಿ (ನಾ). ಮೋಸಗಾರ್ತಿ; ವಂಚಕಿ (8) ಬಾರದು (ನೀತಿಚಿಂ. 1V, ೩೦), [ಸಂ. ಕಪಟನ್‌] 
[ಕಪಟಿಗಾರ * -ತ್ಮಿ (೮. -ಇತ್ತಿ)] ಕೆಪಟಕ (ನಾ). ೧. ಮೋಸಗಾರ; ಕಪಟ. ೨. ಮೋಸಗಾರಿಕೆ; 
ಕಪಟತನ (ನಾ). ಮೋಸಗಾರಿಕೆ; ವಂಚಕತನ; “ತಂತ್ರ”! 5) ಕಪಟತನ (8). (ಸಂ. 
(ಗುವಿಮೋ. ಕಿ). [ಕಸಟ್ಕ ೬ -ತನ] ಕಸಟಿಸು (ಕ್ರಿ). ಕಷಟಮಾಡು ; ಮೋಸಮಾಡು : “ಛದಯತಿ - ಕಪ 
ಕಪಟಿತ್ವ (ನಾ).-ಕಪಟಿತನ : ಮಾಡಿದುಪಕಾರವನು ಮಜಕಿತುಕೊಂಬರು | ಓಸಿದಪಂ? (ಕಾಶಕೃ. ೨೯೫). [ಕಸಟ್ಕ 4 -ಇಸ್ಕು] 
ಮತ್ತೆ ಕೂಡಲೇ ಕಾದುವರು ಕಪಟಿತ್ವದಿಂದ (ಪುರಂದ. ೧-೨೮-೫). ಳಪಟ್ಟಿ "ಕವ ನೃಡಿ, ನೋ. 
[ಸಂ.] ಕಪಟಿ (ನಾ). ಮೋಸಗಾತಿ: ಪಂಕರುಹಾರಾತಿಸುತಾಂಶದೊಳ್‌ ಕಪಟಿ 
ಕಪಟನಾಟಿಕ.(ನಾ). ೧. ಸುಳ್ಳುವೇಷ ಕಟ್ಟಿ ಮೋಸಮಾಡುವಿಕೆ; ದುಶ್ಚಾರಿತ್ರೆ ಶುಕ್ರಾಂಶದೊಳ್‌ (ಜಾತತಿ. ೨೨-೩). 


ಮೋಸಕ್ಕಾಗಿ ಹೂಡುವ ನಟನೆ: ಅಪರಾಧಿ ನಾನಲ್ಲ ಎಡ ಗ 
ನೆನಗಿಲ್ಲ.ಕಸಟಿನಾಟಕಸೂತ್ರಧಾರಿ ನೀನೆ: (ಪುರಂ ದ. ೨-೯೮ ಪಲ್ಲವಿ) ; 
ಅವನ ಕಪಟಿನಾಟಕವು ಈಗೀಗ ವ್ಯ ಕ್ರವಾಗುತ್ತಲಿದೆ (ಉಾವಿಜ. ೩೦); 
ಇಬ್ಬರೂ ಕೊಡಿ ಒಂದು ಕಪಟನಾಟಕವನ್ನು ಆಡಿದೆವು (ಜಯಂತ. ೪೨೫). [ಕಸಟ್ಕ + ಉಪಾಧ್ಯ (ಆ ಉಪಾದ್ಮ,)] 
೨. 'ಕಪಟನಾಟಕ ಆಡುವವನು; ಮಾಯಾವಿ: ಕಪಟನಾಟಕನು 15! ಕೆಪಡ “ಕಪ್ಪಡ' ನೋ. 


ಸ [ಕಪಟ + -ಎ] 
| 

ಶ್ರೀಕೃಷ್ಣ ಕರದಿ ಪೊನ್ನಂಡೆಯಂ ಪಿಡಿದು (ನವಮೋ. ೧೦-೫೯). | ಕಪಣಿ "ಕಪ್ಪಾ? ನೋ. 
| 


ಕೆಪಟೋಪಾಧ್ಯ (ನಾ). ಉಪಾಧ್ಯಾಯನ ಸೋಗು ಹಾಕಿದವನು; 
| ಇವರು ಕಪಟೋಪಾಧ್ಯರೆಂಬುದನವನು ಬಲ್ಲನೆ (ಕುವ್ಯಾಆ. ೧೧-೯). 


[೪ಪಟ್ಕ * ನಾಟಕ] ಕಪನಿ, ಕಪಣಿ, ಕಪಿನಿ, ಕಫನಿ (ನಾ). ೧. ಬೈರಾಗಿಗಳು ತೊಡುವ, 

ಕೆಪಟಿಪಟು (ನಾ). ಮೋಸಕಾರ್ಯದಲ್ಲಿ ನಿಪುಣನಾದ ವ್ಯಕ್ತಿ; ತೋಳುಗಳಿಲ್ಲದ ಉದ್ದನೆಯ ಅಂಗಿ: ಇದೇನು ವೇಷ? ತಲೆಯಲ್ಲಿ 
ವಂಚನೆಯಲ್ಲಿ ನಿಷ್ಣಾತನಾದ ವ್ಯಕ್ತಿ: ಆತನ ಪೆಂಡತಿ ದುರ್ಮತಿ ಜಡೆ, ಮೈಯಲ್ಲಿ ಕಪನಿ, ಕಯ್ಯಲ್ಲಿ ಜೋಳಿಗೆ (ಪರಿನ. ೫೯). ಮೈಮೇಲೆ 
ಯೆಂಬಳ್‌' ಕುಲಟಿ ಕಪಟಪಟುವಪ್ಪುದಜಿಂ (ಪಂಚತಂ. ೨೭೧-೬); 20|' ಕಾವೀ ಬಣ್ಣದ ಕಪನಿ (ತಟ ೨:). `ಕಪಣಿ: ೧. *ಉದ್ದನ್ನ 
ಬಂದ ಸುಜನಮೃಗಧೀವರಂ ಕಪಟಪಟು[ಪಾಠಾಂ. ವಟು] ಕೌಶಿಕಂ ಅಂಗಿ* (ಜಾನಕೋ. ೩೪). ೨. ಸಡಿಲವಾದ, ಪೂರ್ಶಿತೋಳಿನ, ಬಿಳಿಯ 


ವಾಸಿಷ್ಮಮುನಿ ಹೋದ ಹೊತ್ತನಣಕಿದು (ಹಚಕಾ. ೩-೫). ಬಟ್ಟೆಯ ಉಡುಪು: ಪಾದ್ರಿಯ ಕಪಣಿ? (5೪೯೧1೦೮, ಇಂಕನಿ). 
[ಕಪಟ + ಪಟು] ಕಿಸಿ: ೧. ಧರಿಸಿರುವ ಆತು234 ಅಂಜೂರವರ್ಣದ ನಿಲು 
ಕಪಟನಿದೂರ (ನಾ). ಮೋಸದಿಂದ ದೂರನಾದವನು: ಕಪಟ ವಂಗಿ ... ಭಕ್ತಿಯ ಕಾಣಿಕೆಯನ್ನು ಒಪ್ಪಿಸುವಂತೆ ಬಲಾತ್ಯ ರಿಸುವಂತಿದೆ 
ವಿದೂರಂ ರೆತಿಪಶಿಹರಣಂ ಜಿತಭವಮರಣಂ ಕ್ರಿತಿವರನಿದಿಕೊಳ್‌ ನಿಂದಂ |25 (ತು. AES ಕಪಿನಿಯನ್ನು ತೊಟ್ಟು po ಪಾಗನ್ನು "ತ್ತಿ ಒಬ್ಬ 
(ಹಮ್ಮಾರ. ೨-೧೦). [ಕಪಟ್ಕ + ವಿದೊರ] ಶಿವಾಚಾರಸ್ವಾಮಿಯಾಗಿ ಕಂ ಡನು (ಚಿಕರಾ. ೨೦). ಕಫನಿ: 
ಕಪಟವೇಷ (ನಾ). ಸಹಜವಲ್ಲದ ವೇಷ; ಕೃತ್ರಿಮವಾದ ವೇಷ. | ೧. ಮೈಯಲ್ಲಿ ಹಸರುಬಣ್ಣದ "ಕಫನಿ'ಯನ್ನು ತೊಟ್ಟು . .. ಔರಂಗ 
[ಕಪಟ್ಕ + ವೇಷ] ಜೇಬನು ನಿಂತಿದ್ದನು (ಔರಂಗ. ೧೬೦); ಈ ಕಫನಿಯ ಕಳ್ಳ ತಾನು 
ಕೆಪಟಶಬರ (ನಾ). ಬೇಡರವನ ವೇಷ ತೊಟ್ಟವನು; ನಿಜವಾದ ದೊಡ್ಡ ಸ್ವಾಮಿಯೆಂದು ಹೇಳಿಕೊಂಡು. .. ಹಣವನ್ನೂ ಧಾನ್ಮವನ್ನೂ 
ಬೇಡನಲ್ಲದವನು : ಮಾಣಜಿಚ್ಚಂ ಕಪಟಶಬರನಂ: ಕೊಳ್ಳೆನುತ್ತಣ್ಮಿ 30| ಎತ್ತಿಕೊಂಡು ಬರುತ್ತಿದ್ದ (ನಾಪೋಲೀ. ೨೪೬). 
ಪಾರ್ಥಂ (ಶಬಶೆಂ. ೪-೩೯). [ಕಪಟ್ಕ * ಶಬರ] [«— ಅರ. ಪಾಠ, ಕಫ್ಮನೀ ; ಮರಾ. ಕಫಣೀ, ಕಫನೀ] 


ಕಪಟಸನ್ಯಾಸ (ನಾ). ತೋರಿಕೆಯ ಸನ್ಯಾಸ: ಅವಳದು ಕಪಟ| |ಕಪರ "ಕಪ್ಪಡ' ನೋ. 

ಸನ್ಮಾಸವೋ ನಿಜವಾದ ಭಕ್ತಿಯ ಭಾವವೋ ಜಗತ್ತಿಗೆ ತಿಳಿಸುವುದು ಅವನ ಕಪರಜಾಳೆ” "ಕಪ್ಪುರವಾಳೆ' ನೋ. 

ಉದ್ದೇಶ (ಶೂನ್ಯ. ೧೨೩). [ಕಪಟ್ಯ 4 ಸನ್ಯಾಸ] ಕೆಪರಸುಂಠಿ (ನಾ). ಕಣ್ಣಿಲ್ಲದಿರುವ ಸಾವಿರಾರು ಕಾಲುಗಳಿರುವ 
ಕೆಸಟಿಸನ್ಯಾಸಿ (ನಾ). ಸನ್ಯಾಸಿಯ ಸೋಗು ಹಾಕಿದವನು ; |35। ಒಂದು ಬಗೆಯ ಹುಳು ; ಒನಕೆ ಮಂಡಿ; ಸಾವಿರ ಕಾಲಿನ ಹುಳು; 

ಸನ್ಯಾಸಿಯ ವೇಷಧಾರಿ: ಅರ್ಜುನನಂತಹ ವೀರಾಗ್ರಣಿಯು ಆ; | ಬೆಟ್ಟ ಬೆನಕ: (ಉಕ) : ಕಸರಸುಂಠಿ ಹಾವಿಗೆ ಕಣ್ಣುಕೊಟ್ಟು ಕಾಲು 
ಭಾಮಿಸಿಯನ್ನು ಹೊಂದಲು ಕಪಟಸನ್ಮಾಸಿಯಾಗಬೇಕಾಯಿತು (ಭಾರದ. | | ಪಡೆಯಿತಂತೆ (ರೂಢಿ). [2] 


೪೮೬). [ಕಪಟ್ಮ *- ಸನ್ಯಾಸಿ] ಕಪರ್ದ (ನಾ). ೧. ಕವಡೆ: *ಕಪರ್ದಂ ವರಾಟಕಮೆನಲ್ಯವಡೆಯಕ್ಕುಂ* 
ಕಪಟಸ್ಥ (ನಾ). - ಕಪಟಗಾರ. [ಸಂ.] (ಮಂಗರಾ. ೧೨೨-೯). ೨. ಶಿವನ ಗಂಟುಗಟ್ಟಿದ ಜಡೆ; ಜಟಿ: 
ಕಪಟಹೈ ದಯ (ನಾ). ೧, ವಂಚನೆಯ ಮನಸ್ಸು ೨. ವಂಚನೆಯ |40| “ಅ ಮಹಾಶಿವನ ಜಡೆಗಳು ಕಪರ್ದೆಮೆನಿಕ್ಕು೦* (ಮಂಗರಾ. ೫-೧೪); 

ಮನಸ್ಸುಳ್ಳವನು: « ಕಜುಬನೆನೆ ಕಪಟಿಹೃದಯಂ ೨ (ಭಾರನಿ. ೧೫). ಕುಂಡಲದಿನೊಪ್ಪುವ ಸೋರ್ಮುಡಿಯಿಂ ಕಪರ್ದದಿಂದಂ ಕಮನೀಯ 

[ಕಪಟ 4 ಹೃದಯ] ವಸ್ತ್ರದೆ (ಉಪಾಶ. ೧೧) ; ಅರೆಗೆಂಪಿಡಿದ ಮುಡಿದ ಜಡೆಮುಡಿ ಬಾಂಗೂ 

ಕೆಪಟಾತ್ಮ (ನಾ). ೧. ಮೋಸಗಾರಿಕೆಯಿಂದ ತುಂಬಿದ ಮನಸ್ಸು; ದಲನ ಕಪರ್ದಮಂ ಕೀಟ್ಕಾಡೆ (ರಾಮಾಶ್ವ. ೧೩೯-೮); [ಸೆಂ] 
ವಂಚಕತನ: ಓಸ ಭೋಗವೆ ನಿನ್ನ ಯಾಗಸ್ಥಾಪನಂ ಕಸಟಾತ್ಮನೇ] | ಕಪರ್ದಕ (ನಾ). ಕವಡೆ: ಅಂಥ ಜಿಗಟು, ರಿಪಿಜಿಡ್ಡು ಹುಡುಗರಿಗೆ 
ತಪವು (ಬಸಪು. ೪೧-೯). ೨. ಮೋಸಗಾರ; ಕನಟ; ವಂಚಕ. 45| ಕೂಡ ಎಷ್ಟು ಪ್ರಯತ್ನ ಮಾಡಿದರೂ ಅವರ ಕೈಯಿಂದ ಒಂದು ಕಪರ್ದಕ 


[ಸೆಂ ಕಪಟಾತ್ಮನ್‌] ವನ್ನೂ ಉಚ್ಚಿಕೊಳ್ಳಲು ಸಾಧ್ಯವಾಗಿದ್ದಿಲ್ಲ (ಇಪ್ಪಕ. ೨೯೯). [ಸಂ.) 


ಕಪರ್ದಿ, 


ಕಸರ್ದಿ; (ನಾ). ೧. ಜಡೆಗಟ್ಟಿದ ಕೂದಲುಳ್ಳವನು; ಶಿವ: ಬಾಲೆಯ 
ಬಾಲಭಕ್ತಿಗೊಲ್ಲು ಕಪರ್ದಿ ಕನಸಿನೊಳ೯ ಬಂದು (ರಾಮಾಶ್ವ. ೧೨೫-೧೮). 
೨. [ಛಂದ] "ಗುರು' ಚಿಹ್ನೆಗೆ ಇನ್ನೊಂದು ಹೆಸರು: ವ್ಯೋಮ 
ದ್ವಯಂ ಭಾನು ಕಪರ್ದಿಯುಗ್ಮಂ ತಾಮಾಗಿರಲೈಂಟಜಕೊಳಾ ವಿರಾಮಂ 
ಈಮಾಲಕೈಯಿಂಜೋದಿದೊಡಿಂದ್ರವಜ್ರಂ ನಾಮಂ (ಛಂದೋಂಬು, 
೨-೬೩). [ಸಂ. ಕಪರ್ದಿನ್‌] 
ಕೆಪರ್ದಿ' (ನಾ). ಎ ಕಪರ್ದ೧: ಪ್ರೇಮಚಂದನಿಂದ ಒಂದು ಕಾಸು 
ಕಪರ್ದಿಯಸ್ಟು ಲಾಭವಾಗುತ್ತಿದ್ದಿಲ್ಲ (ತೊಳೆಮು. ೧೫೬) ; ಅವನು- ಧನ 
ಪಿಶಾಚಿಯು. ತನ್ನ ಹಣದಲ್ಲಿಯ ಒಂದು ಕಪರ್ದಿಯನ್ನು ಬಿಡಲಾರನು 
(ಜಯಂತ. ೪೬೩). [ಆ ಸಂ. ಕಪರ್ದ] 
ಕಪರ್ದಿಕ (ನಾ). -ಕಪರ್ದ೧: "... ಇದರಲ್ಲಿಯ ಒಂದು ಕಪರ್ದಿಕ 
ಕೂಡ ಯಾರಿಗೂ ದೊರೆಯಲಾರದು? (ಇಂದುಮು. ೨೪); ಸತ್ಮಯುಗ 
ದಲ್ಲಿ ಒಂದು ಕಪರ್ದಿಕವನ್ನು ಕೊಟ್ಟರೆ ಏಳು ಕಲಶ ಶುದ್ಧಹೈಯಂಗ 
ವೀನವು ದೊರೆಯುತ್ತಿತ್ತು (ಕುರಿಹಿಂ. ೮೫); ಹೀಗೆ ಮಾಡುವಾಗ ಮನೆ 
ತನದ ಅಸ್ತಿಯಲ್ಲಿಯ ಒಂದು ಕಪರ್ದಿಕಕ್ಕೂ ಕೈ ಹಚ್ಚುವ ಮನಸ್ಸು 
ಮಾಡಲಿಲ್ಲ (ದೀಪಹ. 1, ೧೮೬). 
(ಸಂ. ಕಪರ್ದಿಕಾ] 
ಕಪರ್ದಿಕಾಸು (ನಾ). ಕವಡೆಕಾಸು; ತೀರೆ ಚಿಕ್ಕನಾಣ್ಯ: ಪ್ರಾಣ 
ಹೋದರೂ ಅವನು ಇನ್ನ ನನ್ನ ಕಪರ್ದೀಕಾಸು ಕಂಡಾನೇನು? 
(ಹ ನ್ನ್ನೊಂದ. ೧೧೧) ; ಕಂಗಾಲಪರಿಸ್ಥಿತಿಯಲ್ಲಿದ್ದ ಇವನಿಗೇನು ಆ 
ತಂದೆಯು ಕಪರ್ದಿಕಾಸಿನ ಸಹಾಯ ನೀಡಲಿಲ್ಲ (ದೋರಾಕ. ೨೦). 
[ಕಪರ್ದಿ + ಕಾಸ್ಸು] 
ಕಪಲಿ "ಕನಿಲ್ಕೆ' ನೋ. 
ಕಪಲೆ "ಕನಿಲ್ಕೆ' ನೋ. 
ಕಪನಡಿಗೆ (ನಾ). (?): ಕುಂಚವಡಿಗಂ, ಫುಲ್ಲವಡಿಗಂ, ಕಪವಡಿಗೆಂ 
(ಪಾಕಾಂ. (ಕಳ್ವಡಿಗಂ)ಕಳಸವಡಿಗಂ) ( ಶಮದ. ಮ. ೨೦೦ ಪ್ರಯೋ). 
[ಕಪ? + -ವಡಿಗ] 
ಕಪಾಟಿ, ಕಪಾಟು (ನಾ). ೧. ಬಾಗಿಲಿನ ಒಂದು ರೆಕ್ಕೆ, ಪಡಿ; ಕದ. 
೨. ಬಾಗಿಲು. ೩. ಕಣ್ಣಿಗೆ ಅಕ್ಕಪಕ್ಕ ಕಾಣದಂತೆ (ಕುದುರೆಗೆ) 
ಕಟ್ಟಿದ ಚರ್ಮದ ಪಟ್ಟಿ; ಕಣ್ಣು ಪಟ್ಟಿ: ಕತೆ ಅಡ್ಡದಾರಿ ಹಿಡಿಯದೆ, 
ಹೆಳವದೆ, ಕಪಾಟ ಕಟ್ಟದ ಕುದುರೆಯಂತೆ ನಾಯಕನ ಗತಿಯನ್ನು 
ಹಿಂಬಾಲಿಸುತ್ತದೆ (ನಂಜುಂಡ, ೧೫೧). ೪. ಬಾಗಿಲುಳ್ಳ ನಿಲುಪೆಟ್ಟಗೆ ; 
ಬೀರು; ಅಲ್ಮೈೈರ; ಅಲಮಾರು: ಅವನು ಒಂದು ಕಪಾಟದೊಳಗೆ ಜೇನು 
ತುಪ್ಪದ ಬುರುಡೆಯನ್ನು ಇಟ್ಟಿದ್ದನು (ಮುಂಬಯಿ. ೫-೮೩). ಕಪಾಟು: 
೪. ಅವರು ತಮ್ಮ ಕಪಾಟನ ಕೀಲಿಕೈಯನ್ನು ದೇವರ ಮನೆಯಲ್ಲಿಯೇ 
ಇಟ್ಟು ಮರೆತುಬಿಟ್ಟರು (ಇತಿಶ್ರೀ. ೧೬೨); ಸಾಮಾನುಗಳನ್ನಿಡುವ ಕಪಾಟು 
ಗಳು, ಕೆಲಸದ ಮೇಜುಗಳು . .. ಮೊದಲಾದ ವ್ಯವಸ್ಥೆ (ಅಡುಸೌ, ೧೧) ; 
ಗ್ರಂಥಗಳನ್ನಿಡುವ ಕಪಾಟುಗಳು (ಗ್ರಂಥಾಲ. ೬). [ಸಂ.) 
ಕಪಾಟ "ಕಪ್ಪಡ' ನೋ. 
ಕಪಾಟು "ಕಪಾಟ' ನೋ. 
ಕಸಾಟಿ "ಕಪ್ಪಡ' ನೋ. 
ಕಸಾಯಿ "ಕಬಾಯ್ಕಿ' ನೋ. 
ಕೆಪಾಯಿಮಾಲೀಸು (ನಾ). ಒಂದು ಬಗೆಯ ಮಾಲೀಸು: ಆ ದಿವಸ 
ಹಯಾತನು ದೊಡ್ಡ ಕುದುರೆಯನ್ನು ಮಾಲೀಸು ಮಾಡುತ್ತಿದ್ದನು. 
ಕಪಾಯಿಮಾಲೀಸು ಆಯಿತು (ಚೆಂಗಾಳ್ವ. ೨೭). 
[ಕಪಾಯ್ಕಿ 4 ಮಾಲೀಸು) 


೧೪೯೭ 


ಕಸಾಲಿ 


ಕಸಾಲ್ಕ, ಕಪಾಳ, (ನಾ). ಕೆನ್ನೆ; ಗಲ್ಲ; ಕಪೋಲ. "ಕಪಾಲಕ್ರಿಯೆ' 
ಪರಾ. ಕಪಾಳೆ : “ಕಪಾಳಿಗೆ ಹೊಡಿಸಿಕೊಂಡೀ, ಸುಮ್ಮನೇ ಹೋಗು” 
(ಬೆವರಿ. ೧೧೮) ; ಬಲಗೆಯ್ಕಿಂದ ಆತನ ಕಪಾಳಿಗೆ ಪ್ರಸಾದವನ್ನಿತ್ತಳು 
(ಬೆನ್ನುಓಂ. ೧೬). "ಕಪಾಳಮೋಕ್ಷ? ಪರಾ. 

ಕಪ್ಪಳಪಾಳ - (ದ್ವಿರುಕ್ತಿ) : ಪ್ರಹ್ಲಾದನಿಗೆ ಕಪ್ಪಳಪಾಳೆ ಹೊಡೆ 

ದಂತಾಗಹತ್ತಿತು (ನಿರಾಭ. ೯೧). [೮ ಸಂ. ಕಪೋಲ] 

ಕಪಾಲ್ಕ, ಕಪಾಳ್ಮ (ನಾ). ೧. ಮಡಕೆಯ ಚೂರು; ಹಂಚು; 
ಬೋಕಿ: *ಓಡಿನಲಿ ಕಪಾಲವೆಂಬುದು? (ಮಂಗರಾ. ೧೪೦-೯).೨. ತಲೆ 
ಬುರುಡೆ; ತಲೆಚಿಪ್ಪೆ.: “ಶಿರೋಸ್ಥಿ ಕರೋಟಯೆನೆ ಕಪಾಲಂ” 
(ಮಂಗರಾ. ೧೧೭-೬); ತಮತಮಗೆಲ್ಲಾ ಬಟ್ಟಾಂಗಕೆಪಾಲತ್ರಿ ಶೂಲಧರ 
ದೇವರಾರು ಭಕ್ತರಾರು ಹೇಳಿರಯ್ಕಾ (ಬಸವ. ೮೧೮); ಕರೆದ ಬ್ರಹ್ಮಕಪಾಲ 
ಳಾಹುತಿಯನೀಯಬೇಕೆಂದೆನ್ನಲು (ಭಿಕ್ಲಾಚ. ೩-೪೭). ೩. ಮುಚ್ಚಳ; 
ತಟ್ಟಿ. ೪. ಬಟ್ಟಲು; ಪಾತ್ರೆ..೫. [ರಾಜ್ಯಶಾ] ಹದಿನಾರು ಬಗೆಯ 
ಸಂಧಿಗಳಲ್ಲಿ ಒಂದು ಪ್ರಕಾರ; ಸರಿಸಮಾನತೆಯಲ್ಲಿ ಮಾಡಿ 
ಕೊಳ್ಳುವ ಸಂಧಿ: ಸಂಪ್ರದಾನ ಕಪಾಲ ಉಪಹಾಸನ ಸಂತಾನ... 
ಸೃಂಧೋಪನಯಮೆಂದು ಸೋಡಶವಿಧಮಕ್ಕುಂ .. . ಸಮಸಂಧಿ 
ಕಪಾಲಮೆಂಬುದಕ್ಕುಂ (ಪಂಚತಂ. ೨೨೦-೭); ಕೆಪಾಳ್ಗೆ: ೪, ಕನಕ 
ಪಿಂಗಳ ಜಟಾಬಂಧಕಳಾಪನುಂ ದಂಡ (ಕಪಾಳ]ಹಸ್ತನುಂ... 
ವ್ಯಾಸ ಭಟ್ಟಾರಕಂ ಪುಟ್ಟುವುದುಂ (ಪಂಪಭಾ. ೧-೬೯ ವ). [ಸೆಂ.] 

ಕಸಾಲಕ್ರಿಯೆ .(ನಾ). ಕೆನ್ನೆಗೆ ಹೊಡೆಯುವಿಕೆ; ಕನ್ನೆಯ ಮೇಲೆ 
ಏಟುಹಾಕುವುದು : “ಪತ್ರವನ್ನೀಗಲೇ ಕೊಡು, ಇಲ್ಲದಿದ್ದರೆ ಕ್ಷಣಮಾತ್ರ 
ದಲ್ಲಿ ನಿನ್ನ ಕಪಾಲಕ್ರಿಯೆಯಾಗುವುದು ? (ಯೋಧರು. ೧೦೪). 

[ಕಪಾಲ * ಕ್ರಿಯೆ) 

ಳೆಪಾಲಪಾಣಿ (ನಾ). - ಕಪಾಲಹಸ್ತ : ಶೂಲಿ ಕಪಾಲಪಾಣಿ ದೆಯೆಯಿಂ 
ಬಂದಿರ್ದೆಂ (ಪಂಪಭಾ. ೧೦-೧೨೦); ಒಕ್ಕುಮಿಕ್ಕು ಪರೆದಂತಿಕೆ ಪರ್ಬಿದೆ 
ಸಂಜಿಗೆಂಪು ತತ್ಕಾಲ ಕಪಾಲಪಾಣಿಧೃತ ಚಂದ್ರಕಪಾಲಮೆ ಪೀರ್ಡು 
ದೆಂಬಿನಂ ಬಾಲರಸಾಲಪಲ್ಲವಸಮದ್ಯುತಿ ತದ್ಮುತಿ ಪಿಂಗಿತಾಕ್ಷಣಂ 
(ರಾಜಶೇ. ೧೧-೫೦). [ಕಪಾಲ * ಪಾಣಿ] 

ಕಪಾಲಭಾತಿ (ನಾ). [ಯೋಗ] ಒಂದು ಬಗೆಯ ಯೋಗ: ಯಿಡಾ 
ಸಿಂಗಳದ್ವಾರಂಗಳಲ್ಲಿ ಅತಿತೀವ್ರದಲ್ಲಿ ರೇಚಕ ಪೂರಕಂಗಳ ಮಾಡೂದು 
ಕಪಾಲಭಾತಿಯೆನಿಪುದೂ (ಶಿವಸ್ರ. ೬-೮). [?] 

ಕಸಾಲಶೂಲೆ (ನಾ). ತಲೆನೋವು: ಗಂಡೂಷ ಗುಣ- ಸಕಲವಾದ 
ಕಂಠರೋಗವನ್ನೂ, ಶ್ಲೀಷ್ಮರೋಗವನ್ನೂ ° « ೨» ಕಪಾಲಶೂಲೆಯನ್ನೂ, 
ಕೆಮ್ಮನ್ನೂ, ಹಲ್ಲುನೋವನ್ನೂ . . .'ಪರಿಹರಿಸಿ (ಸಕೈ. ೨೭). 

[ಕಪಾಲ್ವ * ಶೂಲೆ) 

ಕಸಾಲಹಸ್ತ (ನಾ). ಕಪಾಲವನ್ನು ಹಸ್ತದಲ್ಲಿ ಧರಿಸಿದವನು; ಶಿವ 
(ಕಿ). [ಕಪಾಲ * ಹಸ್ತ) 

ಕಸಾಲಿ, (ನಾ). - ಕಪಾಲಹೆಸ್ತ : ಎಲೆಯೆಲೆ ಕ[ಪಾಕಾಂ. ಕಾ] ಪಾಲಿ 
ಎಲೆಯೆಲೆ ಶಿಶುವಧೆಕಾಆರಾ ಎಲೆಯೆಲೆ ಕರುಣವಿಲ್ಲದ ಕರ್ತಾ ಏನ 
ಇದೇನಂ ಮಾಡಿದೇ (ನಂಬರ. ೧೬-೭೨), ಭಜಕ ಕಾಮ್ಯದೆ ಕಪಾಲಿ 
ತ್ರಿಶೂಲಿ (ಉದ್ಭದೇ. ೭-೪೦). [ಸಂ. ಕಪಾಲಿನ್‌] 

ಕಸಾಲ್ಕಿ (ನಾ). ನೀರು ತುಂಬಿ ಸಾಗಿಸುವುದಕ್ಕಾಗಿ ಮಾಡಿದ 
ಚರ್ಮದ ಹಸುಬೆ: ಹೊಲದಲ್ಲಿ ಭಾವಿ ಇಲ್ಲದಿದ್ದರೆ ಒಂದು ಕೋಣ 
ವನ್ನು ಒಂದು ಕಪಾಲಿಯನ್ನು ಮತ್ತು ಒಂದು ಆಳನ್ನು ಅದಕ್ಕಿಟ್ಟು 
ಬಿಟ್ಟರೆ ನಾಲ್ಕೈದು ವರ್ಷಕ್ಕೆ ಫಲಗಳಾಗುವುವು (ಕೃಷಿಪ್ರ. ೧೩೮). 
"ಪಕಾಲಿ' ಪರಾ. [4 ಮರಾ. ಹಿಂ. ಪಖಾಲ್‌'] 


ಆಗಿ 


ಕಸಾಲಿನಿ 


ಕಪಾಲಿನಿ (ನಾ). ೧. ಹೀನ ಕುಲದ ಹೆಂಗಸು; ಬ್ರಾಹ್ಮಣಸ್ರ್ರೀಗೆ! 
ಬೆಸ್ತರಿಂದ ಹುಟ್ಟಿದವಳು: ದಾಸಿಯ ಬುರುಂಡೆಯ ಕಪಾಲಿನಿಯ 
ಧರ್ತಾರನುಳಿದವಳ . , . ಇನಿಬರೊಡನಾಡಿದೊಡೆ ಬಾಲೆಯರ್‌ ತವೆ 
ದುರಾಚಾರಮಂ ಕಲಿವರ್‌ (ಜೈಮಿಭಾ. ೫-೫೮). ೨. ಕೈಲಾಸದಲ್ಲಿ 
ಇರುವ ಶಕ್ತಿದೇವತೆಯರಲ್ಲಿ ಒಬ್ಬಳು: ವಾಣಿ... 
ಕಪಾಲಿನಿ ಡಾಕಿನಿ ಕಾಳಿ (ಶಬಶಂ. ೩-೧೨). 

ಕಪಾಳೆ, "ಕಪಾಲ್ಕ' ನೋ. 

ಕಪಾಳ್ಕ "ಕಪಾಲ್ಕ' ನೋ. | 

ಕಪಾಳಮೋಕ್ಷ (ನಾ). ಕೆನ್ನೆಗೆ ಕೊಡುವ ಏಟು: ಅವಳ:ಕರೆಗೆ ಅವನು 
ಓಗೊಟ್ಟು ನಿಲ್ಲಬೇಕು. ಇಲ್ಲವಾದರೆ ಕಪಾಳಮೋಕ್ಷ ಅವನಿಗೆ ತಬ್ಬಿದ್ದಲ್ಲ 
(ಹೊಸಕ್ತಿ. ೩೦) [ಕಪಾಳ (ಎ ಕಪಾಲ್ಕ) * ಮೋಕ್ಷ] 

ಕಪಾಳಶುದ್ಧಿ (ನಾ). - ಕಪಾಳಮೋಕ್ಷ: ಆಗ ಅವನು ಛೀ! ನಾಯೆ 
ಎಂದು ಕಪಾಳಶುದ್ಧಿ ಮಾಡಿದನು. ಛಿ ಉಪ್ಪಾರ! ಎಂದು ಗಂಡನಿಗೆ 
ಮುಯ್ಶಿಗೆ ಮುಯ್ಯಿ ತೀರಿಸಿದಳು (ಕಥಾಮಂ. 1೪, ೩೯). 

[ಕಪಾಳ (ಎ ಕಪಾಲ) * ಶುದ್ಧಿ] 

ಕಪಾಳಿಸು (ಕ್ರಿ). (?) “ನೆತ್ರಿಗೇರು” : (ಯೋಗಾಂವಿ. ಕೋಶ); ಹಳೆವ 
ಸುಜನ ಹುಣ್ಣಿಂ ಸಡಿಲಿದ ಹಡಿಕೆಯ ಗಂಧ ಕಪಾಳಿಸಲಿರದೆ ಕರಾಂಭ್ರ 
ಗಳಿಂ ಕೊಡಹುತ್ತೊಗಡಿಸಿ ಸೆಡೆದು (ಯೋಗಾಂವಿ. ೧-೩೮). 

(ಕಪಾಳ, (ಎ ಕಪಾಲ) + -ಇಸ್ಕು] 

ಕಪಿ (ನಾ). ಕೋತಿ; ಮಂಗ: “ಬಲೀಮುಖಃ, ಮರ್ಕಟಃ... ಹರಿಃ, 
ಕವಿಃ, ಕೀಶಃ, ಶಾಖಾಮೃ ಗಃ, ವಾನರಃ- ಈ ೧೧ ಕೋಡಗಂ” 
(ಹಲಾಯು. ೩೯-೭೮); ಕಪಿಗೇಕೆಮಲಮಾಣಿಕವೆಂದನಾ ಭೀಷ್ಮ(ಕುವ್ಯಾಸ. 

ಕಪಿಗಳ ಲಾಗು ಗಳ ಲಂಘನೆಯಲೆಸೆದುದು ಪೂಗಣೆಯ 
ನಾಡುಂಟೊಲನಪೊಲು ತತ್ಪುರೋದ್ಮಾನ (ತೊರರಾ. ೧-೯-೧೩). [ಸಂ.) 

ಕಪಿಂಜಲ, ಕಪಿಂಜಳ (ನಾ). ೧. ಚಾತಕ ಪಕ್ಷಿ. ೨. ತಿತ್ತಿರಿ ಪಕ್ಷಿ: 
ಇದೆ ಕುಕ್ಕುಟರಭಸಮಿದೆ ಕಪಿಂಜಲ [ನಿನದಂ] (ಉದ ಪೂ. ೧೫೬). 
೩. ಬಾಣನ ಕಾದಂಬರಿಯಲ್ಲಿನ ಒಬ್ಬ ಖುಹಿಕುಮಾರನ ಹೆಸರು: 
ಫೆಪಿಂಜಲಂ ಬಾಯಳಿದ ಬ್ರಹ್ಮಣ್ಮಮೆಂದು ಬಿಡೆ ಪುಯ್ಯಲ್ಬಲ್‌(ಕಾದಂಪೂ. 
೯೧೮). ಕಪಿಂಜಳೆ: ೪. ಒಂದು ಬಗೆಯ ಪಾರಿವಾಳ: *ಕವಿಂಜಳ 
ಮೆನಲು ಹೊಜಸು ೫ (ಮಂಗರಾ.೫೧-೬). ೫. ಲಾವುಗೆ: "ಲಾವುಗೆ 


» ಶಾಶಿನಿ 
[ಸಂ. ಕಪಾಲಿನೀ] | 


೯-೧೧); 


ಕೆಪಿಂಜಳ [ಪಾಠಾಂ. ಲ]ಮೆನಿಕ್ಕು ” (ಮಂಗಾ. ೫೨-೧೧). [ಸಂ.] 
ಕಪಿಂಜಳೆ "ಕನಿಂಜಲ' ನೋ. 
ಕಪಿಕಚ್ಚು (ನಾ). - ಕಪಿತುರಚಿ (8... (ಸಂ. ಕಪಿಕಚ್ಫೂ) 


ಕಪಿಕೇತು (ನಾ). ೧. ಕಹಿಯನ್ನು ಅಥವಾ ಕಪಿಯ ಲಾಂಛನವನ್ನು 
ಧ್ವಜದಲ್ಲಿ ಉಳ್ಳವನು; ಹನುಮಧ್ವಜ; ಅರ್ಜುನ. ೨. [ಜೈನ] 
ತನ್ನ ಬಾವುಟದಲ್ಲಿ ಕಪಿಯ ಲಾಂಛನವುಳ್ಳವನು; ಸುಗ್ರೀವ: ಕಪಿ 
ಕೇತುವುದಾತ್ತಂ ಬಂದಂ ನಡೆವ ವರ್ಷಧರಶೈಲಮೆಂಬಿನಂ ಸುಗ್ರೀನಂ 
(ಸಂರಾಮಾ. ೧೦-೩). [ಕಪ ಕೇತು) 

ಕಪಿಚ (ನಾ). ಒಂದು ಬಗೆಯ ಸುಗಂಧದ್ರವ್ಯ; ಗುಗ್ಗುಳ; 
ಲೋಬಾನ; ಅಗಿಲು: *ಕಪಿಡ [ಸಾಕಾಂ.ಜ] ಮೆನಲಗಿಲೆನಿಕ್ಕುಂ” 
(ಮಂಗರಾ. ೯೯-೨೧). [ಆ ಸಂ. ಕಸಿಶ] 

ಕಪಿತ "ಕಪ್ತಾನ ನೋ. 

ಕಪಿತಾನ್‌ " ಕಪ್ತಾನ ನೋ. 

ಕಪಿತುರಚಿ(ನಾ). ಒಂದು ಬಗೆಯ ಸಸ್ಯ; ನಸುಗುನ್ನಿ: *ಕವಿಕಚ್ಛೂಃ 

- ನೆಸುಗುನ್ನೀಗಿಡ, ER (ಸಿದ್ಧಾಂತಿ. ೧೧೬). 
[ಕನಿ * ತುರಚಿ(< ತುಲುಚಿ)] 


೧೪೯೮ 


23 


9s 


ಕಪಿರಾಜಧ್ವಜ 


ಕಪಿತೆ (ನಾ). ಮಂಗತನ; ಕಪಿಯ ಸ್ವಭಾವ: ನೀನ್‌ ಧರ್ಮ 
ಸಂಗತಿಯ ತಿಳಿದಾತ್ಮರಕ್ಷಣೆಯನೆಸಗು ಕಪಿತೆಯನು ಬಿಟ್ಟು (ವೆಂ ಕಾರಾ. 

[ಸೆಂ. ಕಪಿತಾ] 

ಕಪಿತ್ನ (ನಾ). ೧. ಬೇಲ; ಬೆಳುವಲದ ಮರ ಅಥವಾ ಹಣ್ಣು : 
“ಪರಿಣತ ಕಪಿತ್ವಫಳ ಪರಿಮಳಮಧುರೆ ದಧಿಯುಮಂ (ಅದಿಪು. ೧೧-೨೬ ವ); 
ಇಂತಿವೆಲ್ಲವು ನಿಮ್ಮಲಿ ಸಯವಾದ ಬಳಿಕ ಗಜಭುಕ್ತಕಸಿತ್ಯದಂತಿರ್ದೆಸಯ್ಯಾ 
(ಅಖಂಡೇ. ೩೩೩-೩೩). ೨. ಓಂದು ಬಗೆಯ ಗಿಡ; ಸುರುಸುರಿಕೆ: 
*ಕಸಿತ್ಕಂ - ಸುರುಸುರಿಕೆ” (ಓನಧಿ. ೨೧). ೩. ನಾಟ್ಯ) ನರ್ತನದ 
ಹೆಸ್ತಮುದ್ರೆಗಳಲ್ಲಿ ಒಂದು ಪ್ರಕಾರ: ಪತಾಕ, ಅರ್ಧಚಂದ್ರ... 
ಕಪಿತ್ಮ » ಶಿಖಿರಹಸ್ತ - ಮೊದಲಾದ ನೂರಾರು ಹಸ್ತಮುದ್ರೆಗಳಿವೆ 
(ಚಾಪಿಪ್ರ. 11, ೯೧೯). (ಸಂ. 

ಕಪಿತ್ಳಾಸ್ಟಕ (ನಾ). [ವೈ ದ್ಯ ಶಾ] ಒಂದು ಬಗೆಯ ಗುಳಿಗೆ: 
ಟ್‌ ವಾದಕ್ಕಿ, ಹಿಪ್ಪಲಿಮೂಲ, ಲವಂಗ... ಕಲಸಿ ಸೇವಿಸು 
ವುದು Vas. i [ಕ ನಿತ್ಸ + ಅಷ್ಟಕ] 

ಕಪಿತ್ಸಾಷ್ಟಕವಟಕ: (ನಾ). [ವೈದ್ಯಶಾ] ಕಪಿಶ್ಯಾಸ್ಟಕಲೇಹ್ಳದ 
ಮಾತ್ರೆ: ಕಪಿತ್ಥಾಸ್ಟಕವಟಕ - ಓವು, ಹಿಪ್ಪಲಿಮೂಲ . .. ಬೇಲದ 
ಮರದ ಮೇಣ' ಇಷ್ಟನೂ ಮರ್ದಿಸಿ (ಸಕವೈ. ೩೪೫). 

[ಕಪಿತ್ಥಾಸ್ಟಕ *- ವಟಕ] 

ಕಪಿಧ್ವಜ (ನಾ). ೧. ಕಪಿಯನ್ನು. ಅಥವಾ ಕಪಿಯ ಲಾಂಛನವನ್ನುಳ್ಳ 
ಪತಾಕೆ: `ಆರಿವಂ ಪಾರ್ಥನಾದೊಡೆ ಕಪಿಧ್ವಜಮಿಹುದು (ಜೈಮಿಭಾ. 
೧೨-೧೬). ೨. ಅರ್ಜುನ: ಕಪಿಧ್ವಜಂ ವನದೆಂತಿಯಂತೆ ಧ್ವಾಂಕ್ಷಧ್ವಜ 
ಮನುಡಿದು ಕೆಡೆವಿನಮೆಚ್ಚಾ ಗಳ್‌ (ಪಂಪೆಧಾ. ೧೨-೨೦೮ ವ).೩. [ಜೈನ] 
ಕಪಿಯ ಲಾಂಛನದ ಧ್ವಜವುಳ್ಳವ ನು : ಇಲ್ಲಿಯವಾನರರು 
 ಕೆಹಿಗಳಲ್ಲ; ಕಪಿಧ್ವಜರು (ಸಾಸ. "ಕಪಿಧ್ವ ಜಕುಲ' ಪರಾ. 

[ಕವ + ಧ್ವಜ] 

RE (ನಾ). ಕಪಿಯ ಪತಾಕೆಯನ್ನು ತಮ್ಮ ಗುರು 
ತನ್ನಾಗಿ ಇಟ್ಟು ಕೊಂಡವರ ಕುಲ: ಕಿಷ್ಕಿಂಧ ನಗರಾಧಿನಾಥನುಂ 
ತ ಜಗು 2ಬ - * * ಸುಗ್ರಿ (ವೆಂ ನಿಮ್ಮನೋಲಗಿಸಲ್‌ 
ಬಂದಂ (ಪಂಠಾಮಾ.. ೧೦-೨ ವ). [ಕಿಧ್ವಜ + ಕುಲ] 

ಕಪಿನಿ "ಕಪನಿ' ನೋ. 

ಕಪಿಬಲೆ (ನಾ). ಕೋತಿಗಳನ್ನು ಹಿಡಿಯುವ ಬಲೆ: ಎಲೆಕೆ ಕೋಡಗ 
ಕೊಲುತಲಿದೆ ಕಪಿಬರಲೆಯ ಬೀಸಿರೊ ಬಿ €ಳಗೆಡಹಿರೊ (ತೊರರಾ, 
೫-೪-೨೧). [ಕಪಿ + ಬಲೆ] 

ಕಪಿಮುಷ್ಟಿ (ನಾ). ೧. ಕಪಿಯ ಹಿಡಿತ. ೨. (ಆಲಂ) (ಕಸಿಯಂತಿ) 
ಬಹಳ ಸಸಿಯಾಗಿ ಹಿಡಿದುಕೊಳ್ಳುವಿಕೆ; ಏನನ್ನೂ ಬಿಟ್ಟು ಕೊಡ 
ದಿರುವಿಕೆ; ಜಿಪುಣತನ ; ಅತ್ಯಾತೆ; ಧನಲೋಭ : ARSE 
ಕೊಳ್ಳು ವುಡೇನನು ಕಪಿಮುಷ್ಟಿಯಾದರೆ ನೀನು (ಇಂಚಾಪ. ೨೨೩-೩). 

[ಕಪಿ+ ಮುಷ್ಟಿ) 

ಕಪಿಮುಷ್ಟಿಗಾರ (ನಾ). ೧. ಹಟಮಾರಿ. ೨. ಕೃಪಣ; ಜಿಪುಣ: 

ಕನಿಮುಷ್ಟಿಗಾರರಿಂದ ಹಣ ಬಿಡಿಸುವುದು .ಬಹಳ ಕಷ್ಟ (ರೂಢಿ). 
[ಕಪಿಮುಷ್ಟಿ + -ಗಾರ (ಆ. -ಕಾಜ)) 

ಕೆಪಿರಾಜ (ನಾ). ಕಪಿಗಳ ಒಡೆಯ; ಕಪಿಶ್ರೇಷ್ಠ; ಆಂಜನೇಯ. 
"ಕನಿರಾಜಭ್ವಜ?' ಪರಾ. [2] 

ಕಪಿರಾಜಧ್ವಜ (ನಾ). ತನ್ನ ಧ್ವಜದಲ್ಲಿ ಕಸಿರಾಜನನ್ನುಳ್ಳವನು; 
ಅರ್ಜುನ: ಬೆಂದುದು .. . ದ್ವಾಪರೆದೊಳ್‌ ಖಾಂಡವಂ ಕಪಿರಾಜ 
ಧ್ವಜನಿಂ (ಗದಾಯು; ೧-೨೫). [ಕಫಿರಾಜ + ಧ್ವಜ] 


“ಎ ೭-೧೪). 


ಕಹಿ 


ಕಹಿಲ (ಗು). ೧. ಕೋತಿಯ ಬಣ್ಣವುಳ್ಳ(*). ೨. ನಸುಗೆಂಪು ಬಣ್ಣದ; 
ಹಿಂಗಳವರ್ಣದ. (ನಾ). &. (ಗೋರೋಚನದಂತೆ) ಕೆಂಪು ಬೆರೆತ 
ಹಳೆದಿಬಣ್ಣ ; ಮಾಸಲು ಗೆಂಪು; ನಸುಗೆಂಪು; ಕಂದು ಬಣ್ಣ: 
*ಏಂಗಃ, ಪಿಶಂಗಃ- ಈ ೨ ಕಪಿಲವರ್ಣ೦” (ಸಲಾಯು. ೧೨೧-೫೧). 
೪. ಓಬ್ಬ ಖಷಿಯ ಹೆಸರು: “ಕಪಿಲಂ ಮರೀಚಿ ಜೈಮಿನಿ ಗೌತಮಂ 
..* ಎಂದು ತಪಗೆಯ್ವ ಮುಖ್ಯ ಖಯಷಿಯರೆನಿಕ್ಕು” (ಮಂಗರಾ. 
೬೬-೧೧). ೫, ಒಂದು ಬೆಟ್ಟಿದ ಹೆಸರು: ಶಿಖಿವಾಹನ ವೈಡೂರ್ಯ 
ಕಪಿಲ ಉಪಗಂಧಮಾದನ ಚಾರುಧಿಯೆಂಬೈದು ಬೆಟ್ಟಿಂಗಳೇ ಪಶ್ಚಿಮ 
ವಿಫುಲಾದ್ರಿಯ ಉತ್ತರ ಸುಪಾರ್ಶ್ವ ಗಿರಿಯ ಅಂತರಾಳದಲ್ಲಿಹವು 
(ವಿವೇಕ. ೨೧೪). ೬. ತುತ್ನೆ : “ಕಪಿಲ? - ಕೆಪಿ ತುರುಕ, ತುತ್ನ” 
(ಓಷಧಿ. ೨೧). (ಸಂ.3 

ಕಪಿಲಗೆಂಪು (ನಾ). ಕಂದುಮಿಶ್ರವಾದ ಕೆಂಪು: *ಬಭ್ರುವೆನೆ 
ಕಪಿಲಗೆಂ ಪದಕ್ಳು? (ಮಂಗರಾ. ೧೩೧-೨೧). "ಕವಿಲ್ಗೆಂಪು' ಪರಾ. 

[ಕಹಲ + ಕೆಂಪು] 

ಕಪಿಲಚಟ್ಟಿ (ನಾ). - ಕಪಿಲಾಷಸ್ಮಿ : ಕಪಿಲಚಟ್ಟ ವೃತೀಪಾತಪರ್ವ್ವ 
ನಿಮಿತ್ತವಾಗಿ (ಎಇ. ೪, ೧೯-೬೪; 1161). [ಆ ಸಂ. ಕಪಿಲಾನಷ್ಮಿ] 

ಕಪಿಲನರ್ಣ (ನಾ). ಕಂದುಬಣ್ಣ: ಮಾಸಲುಗೆಂಪು; (ಗೋರೋ 
ಚನದಂತೆ) ಕೆಂಪು ಬೆರೆತ ಹಳದಿ: *ಕಡಾರಃ ಇ ಕಸಿಲವರ್ಣಂ? 
(ಕಾಶಕೃ. ೨೨೯). [ಕಪಿಲ + ವರ್ಣ] 

ಕೆಪಿಲಾರಂಗು (ನಾ). ಒಂದು ಬಗೆಯೆ ಮರ: ಕುಂಕುಮದ ಮರ, 
ಕಪಿಲಾರೆಂಗು, ಹುಲೀಚೆಂಡು, ಚಂದ್ರಹಿಟ್ಟು, ಊರಬತ್ತಿ, ನ್ಮಾಮತಿ 
(ಮೈಔಿಗಿ. ೫೨-೧೦೩೯). [?] 

ಕಪಿಆಾಸಸ್ಮಿಯೋಗ (ನಾ). ೧. ಒಂದು ಅಪೂರ್ವ ಯೋಗ; 
ಭಾದ್ರಪದ ಮಾಸ, ಕೃ ಸ್ಥೃಪಕ್ಷ » ಮಂಗಳವಾರ, ರೋಹಿಣೀ 
ನಕ್ಷತ್ರ, ಹಸ್ತನಕ್ಷತ ತ್ರಗತೆನ್ನ್‌ದ “ಸೂರ್ಯ, ವ್ಯತೀಪಾತ--ಇವು 
ಗಳು ಷಷ್ಮೀ ತಿಥಿಯೊಡನೆ ಸೇರುವ ಒಂದು ಯೋಗ. ೨. (ಆಲಂ) 
ಒಂದೆಡೆಗೆ" ಕೂಡಿ ಬರಲಾರದ ಸಂಗತಿ, ಆಕಸ್ಮಿಕವಾಗಿ ಕೂಡಿಬರು 
ವಿಕೆ; ಅಲಭ್ಯಲಾಭ: ಈ ಕಪಿಲಾಸಹ್ಮಿಯೋಗ ಎಂದು ಬಂದೀತೊ 
ಆಂತ ಈಗೆರಡು ವರ್ಷ ಹಾದೀ ನೋಡ್ತಿದ್ದೆ (ಪರಿಲ. ೧೧); ಇಂಥ ಕಪಿಲಾ 
ಸಸ್ಮಿಯೋಗವು ಎಲ್ಲರಿಗೂ ದೊರೆಯುವದಿಲ್ಲ (ಕಳ್ಳಕಾ. ೬). ನ ಕಪಿಲಾ 
ಷಸ್ಮಿಯೋಗವು ಅರುವತ್ತು ವರ್ಷಕ್ಕೊಮ್ಮೆ ಕೂಡಿ ಬರುತ್ತದೆ 
ಯೆಂದೂ ಇದು ಅತ್ಯಂತ ಪುಣ್ಯಕರವಾದ ಕಾಲವೆಂದೂ ಹೇಳು 
ತ್ತಾರೆ. [ಸಂ. ಕಸಿಲಾಷಸ್ಕೀಯೋಗ (ಕಪಿಲಾ * ಷಸ್ಮೀ 4. ಯೋಗ) 

ಕಪಿಲು "ಕಪಿಲೆ? ನೋ. 

ಕೆಪಿಲೆ,, ಕಪಲಿ, ಕಸಲೆ, ಕನಿಲು, ಕಪ್ಪಲ್ಲಿ, ಕವಿಲೆ, (ನಾ). ಎತ್ತು 
ಗಳನ್ನು ಹೂಡಿ ಬಾವಿಯಿಂದ ನೀರೆತ್ತುವ ಒಂದು ಸಾಧನ: “ಕಪಲೆ 
ಡತ್ತಣಂ” (ಕವಿಕಂ. ೧೬೧); ಮೇಟು ಕೊಳಗ ಕಪಿಲೆಯ ಪಾವಂತಿಗೆ 
(ಮೈಆರಿ. ೧೯೩೪, ೨೭-೨೧; 1430); ಕೊಂಡೆ[ಮರೆ] ಸಯನವರು ಆಗ 
ಸಿದ್ದ ಕಪಿಲೆಯ ಭಾವಿ (ಸೌಇಇ. 13-01, ೫೩೩-೧೬; 1531); ಈ 
ಕೊಳದಾ ಭಾವೆ ಕಪಿಲೆಯು ನಟಿಸುತೆಮಗೀ ಭಾವವನು ತೋರಿಪುದು 
(ಅರ್ಚಾವಿ. ೨೦-೩೩). ಕಹಲಿ: ಕಪಲಿಯ ನೀರು ತೊಟ್ಟಿಯಲ್ಲಿ ಬೀಳು 
ತ್ತಿತ್ತು (ಕಪಪ. ಕಪಲೆ: ಸುವರ್ನದಾಯ ಕೆ ಕುಂಟಿ 
ಕಾಲುವೆ ಏತ ಕಪಲೆ ಗೂಡೆ ಗುಯ್ಯೆಲು (ಎಕ. ೫, ಶಿರಾ. ೩೧-೩೬; 
1556) ; ಹಿಟ್ಟು ಬೀಸುವುದು, ಕಪಲೆ ಹೊಡೆಯುವುದು (ಗಾನಕ. ೧೦). 
ಕಪಿಲು : ಅನಾದಿಯಾಗಿ ನಡದು ಬಹ ಕನಿಲು ಕೆರ್ರೆ ದಾರಿ ಮಾನು 
ಮರಡುವರು ಯೇನುವುಳ್ಳದ್ದನ್ನು (ಮೈಆರಿ. ೧೯೩೪; ೨೫-೨೦ ; 1974). 


೩-೧೫). 


೧೪೪೯ 


20 


25 


30 


95 


40 


ಕಹೀಂದ್ರ 


ಕಪ್ಪಲ್ಲಿ: ತೋಟಗನು ಒಂದೇ ಸಮ ಕಪ್ಪಲಿ ಹೊಡೆಯುವದರೆಲ್ಲಿ ತೊಡ 
ಗಿದ್ದ (ವೀನಾದ. ೫); ಕಪ್ಪ ಲಿಯೆಳೆಯುವ. ಹತ್ತು ಹಗ್ಗ ಅದರ ಬಾಲದ 
ತುದಿಗೆ ಸಾಲಲಿಕ್ಸಿಲ್ಲ (ಗಾಳಿನ. ೧೨); ಅಲ್ಲಿ ಯೇ ಕಪ್ಪ © ಕುಣಿಯ ನೆಳಲಿ 
ನಲ್ಲಿ ಕುಸಿಬಿದ್ದ ಕ (ಬೆಳಭಾ. ೩೫). ಕನಿಲೆ, : (ಕಿ). 

'ಕಪಿಲೆಯ. ಪಾವಂತಿಗೆ - ಕಪಿಲೆಚಾವಿಯ ಮೆಟ್ಟಿಲುಗಳ ಮೇಲೆ 
ಹಾಕಿದ ತೆರಿಗೆ (?) : ಹಂದರಹಣ 'ಹರವಿಗೂಳು ಮೇಟುಕೊಳಗ ಕಪಿ 
ಲೆಯ ಪಾವಂತಿಗೆ ತಟ್ಟಿ ನ ಬೆಂಬಳಿಯ ಆರು ಹನ್ನೆ ರಡರ ದಂಡ (ಮೈ ಆರಿ. 
೧೯೩೪, ೨೭-೨೨; 1430). 

(ದೇ: 1 ತಮಿ. ಕಪಿಲೈ, ಕವಲಿ; ಮಲ. ಕಬ್ಬ; ತೆಲು. ಕಪಿಲೆ] 

ಕಪಿಲೆ, ಕಪಿಳೆ (ನಾ). ೧. ಕಂದು ಬಣ್ಣದ ಹಸು; ಮಾಸ ಲುಗೆಂಪಿನ 
ಆಕಳು : ಇದನು ಅವವನು ಅಳಿಪಿದಡೆ ನಾಣರಾಸಿಯಲಿ ತಡಿಯಲಿ ಕಪಿ 
ಲೆಯ ಕೊಂದ ಕಮ್ಮದಲ್ಲಿ ಹೋಹರು (ಮೈಆರಿ. ೧೯೩೪, ೧೧-೩೦; 
1417) ; ನಾನು ಹುಲಿ ಹಿಡಿದ ಕಪಿಲೆಯಂತೆ ನಡುಗುತಿರ್ದೆನೇ (ಘನನ. 
೧೪). ೨. ಕಾಮಭೆ!ನು (ಕಿ). ೩. ಓಂದು ' ಜಾತಿಯ ಮರ; 
ಶಿಂಶುಪ. ೪. ಒಂದು ಬಗೆಯ ಸುಗಂಧದ್ರವ್ಯ; ರೇಣುಕ ಬೀಜ. 
೫, ಒಂದು ನದಿಯ ಹೆಸರು. ೬. ಆಗ್ನೇಯದಿಕ್ಕಿನ ದಿಗ್ಗಜದ 
ಹೆಂಡತಿ: ಐರಾವತ, ಪುಂಡರೀಕ... ಸುಪ್ರತೀಕವೆಂಬ ದಿಗ್ಗಜ 
ಗಳಿಂಟು ಅಭ್ರಮು, ಕಪಿಲೆ... ಅಂಜನಾವತಿಯರೆಂಬ ತಮ್ಮ ತಮ್ಮ 
ಸ್ತ್ರ €ಗಜಗೆಳೊಡಗೂಡಿ ಕ್ರೈಮದಿಂ ide pus ವಹಿಸಿರ್ಪವು` (dst 
3 ೭. ಹಸು; ಆಕಳು: ಹೊನ್ನ ಕಪಿಲೆಯ ರಾವಣಶಾಖುದುಚ್ಛಿ ಪ್ಪದೆ 
ಹಾಲಿನಿಂದ: ಕೂಳನಟ್ಟುಂಬವರನೇನೆಂಬೆ (ಬಸವ. ೫೮೪). ತನಿಕೆ: 
೧. ಬ್ರಾಹ್ಮಣರ್ಗ್ಗನಿತು ಕಪಿಳೆಗಳಂ ಸಾಳಂಳಾರಂ ಮಾಡಿ ಕೊಟ್ಟಿ 
(ಎಕ. ೪1, ತರೀಕೆ. ೩೦-೪೫ ; 1185). (ಸೇ. ಕಪಿಲಾ] 
ಕಪಿಲೆಬಸೆವೆ (ನಾ). ಕಂದುಬಣ್ಣದ ಗೂಳಿ (8). [ಕಸಿಲ್ಮೆ * ಬಸವ] 
ಕಪಿವಲ್ಲಿ (ನಾ). ೧. ಒಂದು. ಬಗೆಯ ಹೆಬ್ಬುವ ಬಳ್ಳಿ; ಗಜ 
ಹಿಪ್ಪಲಿ: 'ಕ್ಷಪಿವಲ್ಲಿ- ಗಜಹಿಪ್ಪಲಿ” (ಓಷಧಿ. ೨೫). ೨. “ಡೊಡ್ಡ 
ಹಿಪ್ಪಲಿ” (ಗಂಗಾಮ. ೭೦). [ಕಪಿ ವಲ್ಲಿ ಶ್ಲ] 
ಕಪಿವೃಶ್ಚ(ನಾ). ಒಂದು ಬಗೆಯ ಮರ; ಬಿಕ್ಕೆಮರ: “ಕರ್ಪರಾಳಃ - 
ಗೊನಮರ, ಕಪಿವೃ[ಕ್ಷ]?, ಬಿಕ್ಕೆ? (ಓಷಧಿ. ೨೫). [ಕಪಿ? + ವೃಕ್ಷ] 
ಕಪಿವೃಷಭ'(ನಾ). ಕದಿಗಳಲ್ಲಿ ಶ್ರೇಷ್ಠ; ವಾನರ ಕುಲದ ಮುಂದಾಳು: 
ವಿಷಯವಿಲ್ಲಡಿ ಮಡುಹಿದರೆ ಕನಿವೃಷಭನನು ... ಎಂದು ಮೊಜಕೆ 
ಯಿಟ್ಟಿಳಲಿದಳು ತಾರೆ (ತೊರರಾ. 8-೫-೧೦). [ಕಪಿ ವೃಷಭ) 
ಕಸಿಶ (ನಾ). ೧. ಕೋತಿಯ ಬಣ್ಣ ; ನಸುಗೆಂಪು; ಕಪಿಲವರ್ಣ: 
ಆ ನಸುಗೆಂಪಾಗಿರ್ದುದು ಕಪಿಶಮೆಂಭುದು” (ಹಲಾಯು. '೧೨೧-೫೦); 
ಹೋಮವೇದಿಯ ಸುತ್ತಲ್‌ ಅಂಜಿಸುತೆಸುರಚ್ಛಾ ಯಾವುಂಜಂ ಸಂಧ್ಮಾಪ 
ಯೋದಕನಸಿಶಂ' ಚರಿಕು೦ (ಶಾಕುಂತ. ೪೪-೭೮). ೨. ಲೋಬಾನ; 
ಗುಗ್ಗುಳ; ಅಗಿಲು. [ಸಂ.1 
ಕಪಿಶೀರ್ಷ (ನಾ). ೧. ಕೋತಿಯ ತಲೆ. ೨. ಸುತ್ತು ಪ್ರಾಕಾರದ 
ತುದಿಯ ಭಾಗ; ಕೋಟಿಯ ಮೇಲ್ಲಾಗ;, ಕೋಟಿಯ ತೆನೆ; 
ಕುಂಬೆ: “ಕೋಟಿಯಗ್ರದೊಳ್‌ ಕಪಿಶೀರ್ಷಮಂದೆಂಬುದು? (ಮಂಗರು. 
*ಕಪಿಮಸ್ತಕ ಕೋಟಿಯಗ್ರಮಿಂತಿದು' ಕನಿಶೀರ್ಸಮಕ್ಕು? 
(ಕಪಿ + ಶೀರ್ಷ] 


೧೩೮-೨); 
(ನಾನಾರ. ೧೫೦). 
ಕಸಿಳೆ "ಕಪಿಲ್ಕ' ನೋ. 
ಕಪೀಂದ್ರ (ನಾ). ೧. ಕಪಿಶ್ರೀಷ್ಮ : ಇದೆ ಸಮಸ್ತದ್ವೀಪವನದುರ್ಗದ 

ಕೆಪೀಂದ್ರರು (ತೊರರಾ. ೪-೮-೫). ೨. ಕಪಿಗಳ ಒಡೆಯ. 
[ಕಪಿ + ಇಂದ್ರ) 
95 


ಕಪೀತನ 


ಕಪೀತನ (ನಾ). ೧. ಅಮಟಿಯ ಮರ; ಅಮ್ರಾತಕ; “ಅಂಬಾ 
ಡಿಯ ಗಿಡ” (ಗಂಗಾಮ. ೭೦). ೨. ಅಶ್ವತ್ಸಮರ. ೩. ಪೃಥುಶೃಂಗಿ. 
೪. "ಶಿಸವೆಯ ಮರ” (ಗಂಗಾಮ. ೭೦). (ಸಂ. 

ಕಫುಲಿಕ್ಕುಲುಕ್ಕಿ (ನಾ). ಒಂದು ಊರಿನ ಹೆಸರು: ಲೋಕಾಖ್ಶ್ಕಳ್‌ 
ಅರಸರ್ತ್ತ ಮ್ಮಾವರ್ಹನಕ್ಕಾತ್ತಿಗೆ ಕಪುಲಿಕ್ಕುಣುಳ್ಳಿ ಭಟಾರರ್ಕೈ ಪೊಯ್ದ 
ಫೊನ್ನೂಜು ಗದ್ಯಾಣಮೆ (ಎಕ. ೩, ಕೋಲಾರ. ೧೧-೩ ; 253). [2] 

ಕಪೂಯ (ಗು). ೧. ಕೆಳತರಗತಿಯ; ಹೀನವಾದ; ಅಯೋಗ್ಯವಾದ. 
೨. ಕೆಟ್ಟವಾಸನೆಯುಳ್ಳ. [ಸಂ.] 

ಕಪೇಸು (ಕ್ರಿ). ದೀರ್ಫವಾಗಿ ಚಿಂತಾಮಗ್ಗನಾಗು; ಆಲೋಚನೆ 
ಯಲ್ಲಿ ಮೂಲೆ" ಹಿಡಿದು ಕುಳಿತುಕೊ: ಚಂದ್ರಯ್ಮಗೌಡರೊಬ್ಬರೇ 
ತಮ್ಮ ಬೀರುವಿನ ಬುಡದಲ್ಲಿ ಕುಳಿತು ಕಪೇಸಬೇಕಾಯಿತು (ಕಾನೂರು. 
೩೬೪). [€ ತಪಸು?) 

ಕಪೋಣಿ, ಕಪೋಳಿ (ನಾ). ಮೊಳಕೈ: “ಮೊಳಕ್ಕೆ ಕಪೋಣಿ[ಪಾಠಾಂ. 4] 
ಕೂರ್ಪರಮೆಂದೆನಿಕ್ಕುಂ ೨ (ಮಂಗಳಾ. ೯೫-೯). ಕಪೋಳಿ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [೬ ಸೆಂ. ಕಫೋಣಿ] 

ಕಪೋತ (ನಾ). ೧. ಪಾರಿವಾಳ: ಘನತರುಶಾಖಾಗ್ರಾಮಾಗ್ರನಿಭೃತ 
ಪಾಂಡುರಕಪೋತಪಂಕ್ತಿಪ್ರಕರಂ (ಕಾದಂಪೂ. ೧೦೯); ಬಲ್‌ ಪಕ್ಕಿ 
ಗಳಂದು ಸಿಲ್ಕಿದವು ಮತ್ತ ವಣಲ್ಲಿ ಕಪೋತನೊಂದು ತಾಂ ರಕ್ಕಸಿ ಕಲ್ಲಿಯಂ 
ಕಡಿದು ಕನ್ನದೊಳೋಡಿದುದು (ಹಮ್ಮಾರ. ೪-೬೨). ೨. ಪಾರಿವಾಳದ 
ಬಣ್ಣ; ಬೂದುಬಣ್ಣ : ಆತ್ಮನ ಇರವು ಶ್ವೇತವೋ ಹರಿತವೋ ಕಪೋ 
ತವೋ ಮಂಜಿಸ್ಕವೋ ಕೃಷ್ಣವೋ (ಮೋಳಿಮಾ, ೮೯-೩೫೩) ; ಶ್ವೇತಪೀತ 
ಹರಿತ ಕಪೋತ ಕೃಷ್ಣ . .. ಇಂತೀ ದಶವರ್ಣದ (ತುಲುಗಾ. ೧೨). 
೩. ನಕ್ಷತ್ರರಾಶಿಗಳಲ್ಲಿ ಒಂದು: ಅಗಸ್ತ್ಯ್ಯನಿಗೂ ಶಶರಾಶಿಗೂ ಮಧ್ಯೆ 
ಕಪೋತರಾಶಿಯ ಮೂರು ನಾಲ್ಕು ನಕ್ಷತ್ರಗಳನ್ನು ನೋಡಬಹುದು. 
ಕಪೋತರಾಶಿಯ ಪಾಶ್ಚಾತ್ಮನಾಮ ಕೊಲಂಬ - ಪಾರಿವಾಳ (ನಕ್ಷತ್ರ. ೨೦). 
೪. ಪಾರಿವಾಳಗಳನ್ನು ಇಡುವ ಪೆಟ್ಟಿಗೆ “ಗೂಡು: *ಹೆಟ್ಟಿಗೆ 
ವಿಟಿಂಕಂ ಕಪೋತಂ [ಪಾಠಾಂ. ಕಪಾತಂ]೫* (ಮಂಗರಾ, ೫೯-೧೩); 
ವೃಕ್ಷಗುಲ್ಮಲತಾತೃಣಂಗಳಲಿ ಹುರಿಗೊಳಿಸಿ ಮೇಲಕೆ ಕಪೋತವನಿಕೆ ರಚಿಸಿ 
(ಬಸಪು. ೧೮-೩೮). ೫. ಪಾರಿವಾಳದ ಹೆಸರಿನ ಮರ; ಹಾಲಿ 
ವಾಳದ ಮರ: ಕಪೋತದ ಬೊಟ್ಟಿನ ಕೆಂಡದಬ್ಬಿನೀವರನಭಿಧಾನಮಂ 
ತಳೆದ ಭೂರುಹಮೊಪ್ಪುಗುಮಾ ವನಾಂತದೊಳ್‌ (ರಾಜಕೇ. ೫-೫೭). 
೬. [ನಾಟ್ಯ) ನರ್ತನದಲ್ಲಿನ ಹಸ್ತಮುದ್ರೆಗಳಲ್ಲಿ ಒಂದು: ನಾಟ್ಕ 
ಶಾಸ್ತ್ರದಲ್ಲಿ ಹೇಳಿರುವ ಸಂಯುತ ಹಸ್ತ ಗಳುಯಾವುವೆಂದರೆ -೧. ಅಂಜಲಿ, 
೨. ಕಪೋತ, ೩. ಕರ್ಕಟ (ಆಭಾನೃ. ೪೮). ಹ. ಕಪೋತಲೇಶೈೆ: 


ಅಪರ್ಯಾಪ್ತಿ ಕಾಲದೊಳು ಕೃಷ್ಣನೀಲ ಕಪೋತಂಗಳೆಂಬ ಅಶುಭಲೇಶ್ಯೆ 


ಯಕ್ಕುಂ (ಶಾಸ್ತ್ರಟೀ. ೩೮-೭). [ಸಂ.1 

ಕಪೋತಕ (ನಾ). ೧. ಪಾರಿವಾಳದ ಮರಿ; ಚಿಕ್ಕ ಪಾರಿವಾಳ: 
ಗಿಡುಗಗಳ ನಡುವೆ ತೊಡರಿದ ಕಪೋತಕದಂತೆ (ಗೊಲ್ಲೊಥಾ. ೩-೧೮). 
೨. - ಕಪೋತಾಂಜನ. [ಸೆಂ.] 

ಕಫೋತಸಾಲಿ (ನಾ). ಪಾರಿವಾಳಗಳು ವಾಸಿಸಲು ಅಳವಡಿಸಿದ 
ಮರದ ಪೆಟ್ಟಿಗೆ ಗೂಡು: "ಕಪೋತಪಾಲೀ, ನಿಟಿಂಕಂ- ಈ ೨ 
ಕಪೋತ ವಟ್ಟಿಗೆ” (ಹಲಾಯು. ೫೧-೧೪೮).  [ಸಂ. ಕಪೋತಪಾಲೀ) 

ಕಪೋತಸಾಲಿಕೆ (ನಾ). - ಕಪೋತಪಾಲಿ: *ಕಪೊ ತಪಾಲಿಕಾ, 
ವಿಟಿಂಕಂ-೨ ಹರ್ಮ್ಯವಿಹಾರಸ್ಥಾನಾದಿಗಳಲ್ಲಿ ಹಾಲುವಾಣದ ಹಕ್ಕಿ 
ಮುಂತಾದುವುಗಳು ಗೂಡಿಟ್ಟುಕೊಂಡಿರುವ ಲೋನೆ ಮರದ ಪಟ್ಟೀ 
ಹೆಸರು (ಸಿದ್ಧಾಂತಿ. ೯೧). [ಸೆಂ. ಕಫೋತಪಾಲಿಕಾ) 


೧೫೦೦ 


ಕಸೋಲಸಲಕ 


ಕಫೋತಲೇಕ್ಯೆ (ನಾ). [ಜೈನ] ಕರ್ಮಸಂಬಂಧದ ಬೂದುಬಣ್ಣ, 
ಕೃಷ್ಣ, ನೀಲ ಮೊದಲಾದ ಆರು ಲೇಶೈಗಳಲ್ಲಿ ಮೂರನೆಯದು: 
ಮಹಾಬೀಭತ್ಸು ಕುಶ್ಸಿತೋತ್ಪತ್ತಿಸ್ಮಾನಂಗಳೊಳುತ್ಳೃಸ್ಪ ಕೃಷ ನೀಲ 
ಕಪೋತಲೇಶ್ಯಾನುಬಂಧರೌದ್ರಪರಿಣಾಮ ಹರಿಣತರುಂ (ಸುಕುಮಾ. 
5) ೧೧-೪೧ ನ); ತನ್ನಂತೆ ಗೆತ್ತು ಶಿಸ್ಟರುಮಂ ನಂಬಂ ಪಳಿನನಾರುಮಂ 
ಸಲೆ ಪೊಗಳ್ವಂ ತನ್ನಂ ಕೀರ್ತಿಸಿ ಕೊಡುವಂ ತನ್ನು ಮನೆಂಪಂ ಕಪೋತ 
ಲೇಶ್ಮೆಯ ಜೀವಂ (ಶ್ರಾವಕಾ. ೭೧-೧೪). "ಕಾಪೋತಲೇಶ್ಯೈ' ಪರಾ. 
[ಕಪೋತ ಲೇಶೈ) 
ಕಪೋತಹಸ್ತ (ನಾ). [ನಾಟ್ಯ] ಒಂದು ಬಗೆಯ ಹಸ್ತಮುದ್ರಿ : 
(ಕಪೋತಹಸ್ತದಿಂದ ಕೂಡಿ) (ಶಾಕುಂತ. ೮೦). [ಕಪೋತ * ಹಸ್ತ] 
ಕಪೋತಾಂಫ್ರಿ (ನಾ). ಒಂದು ಬಗೆಯ ಸುಗಂಧ ದ್ರವ್ಯ (೪). 
[ಕಪೋತ + ಅಂಧ] 
ಕಪೋತಾಂಜನ (ನಾ). ತಿಳಿನೀಲಿಬಣ್ಣದ, ಪದರುಪದರಾಗಿರುವ 
ಒಂದು ಮೂಲ ಲೋಹ; ಸೌವೀರಾಂಜನ (ಕಿ). 
[ಕಪೋತ + ಅಂಜನ] 
ಕಪೋತ್ತಿ, ಕಬೋಜಿ (ನಾ). ಕುರುಡ; ಅಂಧ: ದೇವರು ಅವರ ಸೊಸೆ 
ಯನ್ನು ನಡುಹರಯದಲ್ಲಿ ಕಿತ್ತುಕೊಂಡು ಅವರನ್ನು ಕಣ್ಣಿಲ್ಲದ ಕಪೋತಿ 
ಯನ್ನಾಗಿ ಮಾಡಿದ್ದನು (ರಾಜ್ಯೋದ. ೧೯). ಕಬೋಜಿ : “ಕಬೋಜಿ - 
ಕುರುಡ? (ಜಾನಕೋ. ೩೪). [ದೇ.॥ ತಮಿ. ತೆಲು. ಕಬೋದಿ] 
ಕಪೋತ್ಠಿ (ನಾ). ಹೆಣ್ಣು ಪಾರಿವಾಳ : ಏಳು ಜನ್ಮದೊಳು ಬಾರೆಂದು 
ಕಳುಹಿದನಾ ಕಪೋಶಿ ನೀನು (ಗುರುಚಾ. ೭-೮೭). [ಸಂ. ಕಫೋತೀ) 
ಕಪೋಶಿಕೆ (ನಾ). [ನಾಟ್ಯ] “ಒಂದು ತೆರನಾದ ಹೆಸ್ತೆಯುಗ್ಮ 
ವಿನ್ಯಾಸ” (ಸಂ ಸದೀ. ೬೮): ಸಂಧಿ ಪ್ರವೇಶವಿಸ್ಕಂಭಕಪೋತಿಕಾ 
ವ್ಮಾಳಿಕಾದಿ ಲಕ್ಷಣೋಪೇತಂಗಳಪ್ಪ ನಾಟಕಂಗಳೊಳಂ (ಪಂ ಪಭಾ. 
೨-೩೪ ವ). (ಸಂ. ಕಪೋತಿಕಾ) 
ಕಪೋಲ (ನಾ). ಕೆನ್ನೆ; ಗಲ್ಲ: ಕರ್ಣೋತ್ಪಲಂಗಳ್‌ ಕಪೋಲಬಿಂಬಂ 
ಗಳೊಳ್‌ ಬಿಂಬಿಸೆಯುಂ ((ಕಾದಂಪೂ. ೬೭); ತಾಂಬೂಲಚರ್ವಣಭರಿತ 
ಕಪೋಲರುಂ (ಜಗವಿ. ೪-೮೦ ವ); ಇಟ್ಟಿ ಕತ್ತುರಿಯ ಶಿಲಕದ ಕಪೋಲ 
ದೊಳು ಜೌಗಿಟ್ಟೊ ಸಜುವಂತೊಟಬ್ಟ ಕೊಂಡ ಪುಣುಗಿನ ಕಂಪನು (ಹಚಕಾ. 
೪-೩), [ಸಂ.] 
ಕಪೋಲಕಲ್ಪಿತ (ಗು). ತಾನಾಗಿ ಕಲ್ಪಿಸಿಕೊಂಡ; ಕಾಲ್ಬನಿಕವಾದ : 
ಈ ವಿಚಾರಸರಣಿಯು ಕೇವಲ ನಮ್ಮ ಕಪೋಲಕಲ್ಪಿತನೆಂದು ಕೆಲವರ 
ಅಭಿಪ್ರಾಯ (ಜೀವಾತ್ಮ. ೨೯೪). "ಸ್ವಕಪೋಲಕಲ್ಪಿತ' ಪರಾ. 
[ಕಪೋಲ + ಕಲ್ಪಿತ] 
ಕಪೋಲಪತ್ರ, ಕಪೋಳಪತ್ರ (ನಾ). ಅಲಂಕಾರಕ್ಕಾಗಿ ಕೆನ್ನೆಯ 
ಮೇಲೆ ಬರೆಯುವ ರೇಖಾವಿನ್ಯಾಸ, ಮಕರಿಕಾಪತ್ರ ಮುಂತಾ 
ದುವು. "ಕಪೋಲಪತ್ರೆ' ಪರಾ. ಕಪೋಳಪತ್ರ : ಸಿದ್ಧಕಾಮಿಸಿಯರ 
ಕಪೋಳಪತ್ರದಿಂ ಮದನಕೇಳಿಯೊಳುದಿರ್ದ ಕನಕಕದಳೀದಳಪ ತ್ರ 
ಭಂಗಂಗಳಿಂ (ಮಲ್ಲಿಪು. ೧೦-೧೦೮). [ಕಪೋಲ ಪತ್ರ] 
ಕಪೋಲಪಶ್ರೆ (ನಾ). ಕಪೋಲಪತ್ರದಿಂದ ಅಲಂಕೃತಳಾದವಳು: 
ಷಟ್ಟದ ಕುಂತಳೆ ಪತ್ರಭಂಗ ಪಬ್ಲವಿತ ಕಪೋಲಪತ್ರೆ (ಶಾಂತಿಪು. ೯-೨೦೦). 
(ಸಂ. ಕಪೋಲಪತ್ರಾ ಕಪೋಲ + ಪತ್ರ + -) 
ಕಪೋಲಫಲಕ, ಕಪೋಲಫಳಕ (ನಾ). ಕೆನ್ನೆಯ ಚಪ್ಪಟಿ ಭಾಗ: 
ಪ್ರಲಂಬಕರ್ಣಾಭರಣಮಕರಿಕಾವಿತಾಡ್ಕಮಾನಕಪೋಲಫಲಕಂ(ಶಾಂತಿಪು. 
೭-೧೩ ವ). ಕಪೋಲಫಳಕ: ಮೃದುತರಕಪೋಲಫಳಕಂ 
(ಕವಿರಾ, ೩-೧೭). [ಕಪೋಲ + ಫಲಕ) 


20 


45 


ಕಪೋಲಫಳಕ ೧೫೦೧ ಕಪ್ಪಡ 


ಕಪೋಲಫಳಕ "ಕಪೋಲಫಲಕ ' ನೋ. 

ಕಫೋಲಸ್ತ್ರಂಭ (ನಾ).[ವೈದ್ಯಶಾ] ಒಂಧು ಬಗೆಯ ರೋಗ: ನಸ್ಕದ 
ಗುಣ - ನಶ್ಶವಂ ಮಾಡಲು ದಾಡಾಬಂಧ, ಕಪೋಲಸ್ತಂಭ... ಸ್ವರ 
ಭಂಗ ಇವಿಷ್ಟನ್ನೂ ಪರಿಹರಿಸುವುದು (ಸಕವೈ. ೨೭). 

[ಕಪೋಲ + ಸ್ತಂಭ] 

ಕೆಪೋಲಾರ್ಬುದ (ನಾ). ದವಡೆಯಲ್ಲಿ ಆಗುವ ಒಂದು ಬಗೆಯ 
ಹುಣ್ಣು : ದವಡೆಗಳಲ್ಲಿ ಕ್ಲೇನ್ಮದೋಷಗಳಿಂದ ತಿಮಿರ ಸಹಿತ ಬೊಕ್ಕೆ 
ಉಂಟಾಗುವುದು. ಅದು ಕಫೋಲಾರ್ಬುದ್ದ ಎಂಬ ರೋಗವನ್ನುಂಟು 
ಮಾಡುವುದು (ವೈದ್ಯಸಾ, 11, ೧೨೬). [ಕಪೋಲ * ಅರ್ಬುದ್ಧ) 

ಕಲೋಳಪತ್ರ "ಕಪೋಲಪತ್ರ' ನೋ. 

ಕಪೋಳಿ "ಕಪೋಣಿ' ನೋ. 

ಕಪ್ತಾನ, ಕನಿತ, ಕಪಿಶಾನ್‌ (ನಾ). ೧. ಹಡಗಿನ ಮುಖ್ಯಾಧಿಕಾರಿ: 
ಹಡೆಗುಗಳ ಕಪ್ತಾನರಿಗೆ, ದೀಪ ಸ್ತಂಭವು ಸಾಂಕೇತಿಕ ಚಿಹ್ನವಾಗಿ ಮಿನುಗು 
ವಂತೆ (ಹೇಮಂತ. ೧). ೨. ಸೇನಾಪತಿ; ದಂಡನಾಯಕ: ಅವನ 
ಸಂಗಡ ಮೂರು ಜನ ಕಪ್ತಾನರು ಇವರ ಸಂಗಡ ಭಾರಿ ಫೌಜು ಸಹ ರವಾನೆ 
ಮಾಡಿದರು (ರಾಜೇಂದ್ರ. ೨೨). ಕಪಿತ: ೨. ವೀರ ಪರಿವಾರಾ ಸಯ 
ವಾಗಿ ಗೋವಯ ಪರಂಗದ ಕಪಿತನ ಮೇಲೆ ದಂ[ಡು) (ಕಇ.1, ೬೮-೬; 
1577). ಕಪಿಶಾನ್‌ : ೨. ಅದೀ ಕಸಿತಾನ್‌ ಬ್ರೌನ್‌ ಸಾಹೇಬರನ್ನು 
(ರಾಜೇಂದ್ರ. ೨೭). [+ ಇಂ. Captain} 


ಕಪ್ಪ, ಕಪ್ಪ್ಯು(ನಾ). ಸಾಮಂತರಂದ ಅಧಿರಾಜನಿಗೆ ನಿಯತ 


ವಾಗಿ ಸಲ್ಲುವ ಹಣ, ಒಡವೆ ಮೊದಲಾದ ಕಾಣಿಕೆ; ಫೊಗದಿ: 


*ಕೊಟ್ಟಿಜಂ - ಕಪ್ಪಂ” (ಶಮದ. ಪರಿ. ೨). “ಕೊಂಬೊಡವೆ ಕಪ್ಪ 
ಮಕ್ಕುಂ? (ಮಂಗರಾ. ೭೯-೬); ಪೊಡರದೆ ಕಪ್ಪ್ರಪಖಾವ ಪರಮಂಡಳಿಕರ 
(ಆ ದಿ ಪು. ೨-೨೪); ವಿಭೀಷಣನ ಮೇಗಾಕ್ಷೇಪದಿಂ ಪೋಗಿ ವಸ್ತುಗಳಂ 
ಕಪ್ಪಮನಲ್ಲಿ ಕೊಣ್ಣು (ಎಕ. ೪11, ಶಿಕಾರಿ. ೧೨೬-೩ ; 1036) ; ಇರುಳು 
ರಾಯನ ಮನೆಗೆ ಕಪ್ಪವ ತೆಜುವುಜೋ ಹಗಲು (ಕುವ್ಯಾದ್ರೋೋ. ೫-೫೪); 
ಎಲ್ಲೆಲ್ಲಿಯುತ್ತಮವಸ್ತುವಾಹನಗಳುಂಟಲ್ಲಲ್ಲಿ ಕಪ್ಪವ ಕೊಳುತ (ಭರಡ. 
೨೦-೧೧). ಕಪ್ಪು: ಕಪ್ಪು, ಕಾಣಿಕೆ ; . . ಎಂಬುವ ಅವರೆ ಜೀವನ 
ರೀತಿಯನ್ನು ... ಸಾರುತ್ತವೆ (ಭಾಷಾಶಾ. ೨೫೭). | 
[ದೇ. ॥ ತಮಿ. ಮಲ, ಕಪ್ಪ ; ತುಳು. ಕಪ್ಪೊ ; ತೆಲು. ಕಪ್ಪ] 
ಕಪ್ಪ್ಯ (ನಾ). ಅಲಂಕಾರಕ್ಕಾಗಿ ಕೈಯಲ್ಲಿ ಧರಿಸುವ ಚಿನ್ನದ 
ಅಥವಾ ಬೆಳ್ಳಿಯ ಕಡಗ: ಬಲಗೈ ಮಣಿಕಟ್ಟನಲ್ಲಿ ಹೆಬ್ಬೆರಳು 
ದಪ್ಪದ ಬಂಗಾರದ ಕಪ್ಪವು ಹೊಳೆಯುತ್ತಿತ್ತು (ರೂಢಿ) ; ಡೊರೆ 
ಗಾಯಕನಿಗೆ ಕಪ್ಪ ತೊಡಿಸಿದ (ರೂಢಿ). "ಕಾಪ್ರು' ಪರಾ. (1) 
ಕಪ್ಪ್ಯ "ಕಪ್ಪು; ನೋ. 
ಕಪ್ಪ, ಕಪ್ಪೆ, (ನಾ). ೧. (ಉಕ) (ಚಾಪೆಯ) ಚೀಲ: ೧. (ಖಾರೀಕು) 
ಉತ್ತತ್ತಿ, ಕಪ್ಪದೊಳಗಿಂದು (ಚಾಪೆ ಚೀಲದೊಳಗಿಂದು) (ಮುಂಬವ್ಯಾ. 
೧೨೨). ೨. ಅಲಮಾರು ಮೊದಲಾದವುಗಳ ಗೂಡು, ಕಪ್ಪೈ: ೧. 
ಬರ್ಜೂರವು ಕಪ್ಪೆಗಳಲ್ಲಿ ತುಂಬಿ ಬರುತ್ತದೆ (ಮುಂಬವ್ಯಾ. ೬). 
[4- ಮರಾ, ಕಪ್ಪಾ, ಕಪಾತ; ಅರ. ಕಫಾತ್‌) 
ಕಪ್ಪಂಗನಿಯಾಗು (ಕ್ರಿ). ದಟ್ಟೈಸಿ ಕವಿ; ಕತ್ತಲಿಸಿ ಕವಿ (?): 
ಅನ್ನೈಗಂ ಕಪ್ಪಂಗವಿ[ಪಾಠಾಂ. ರಿ)ಯಾಗಿ ಕವಿನ ದ್ರುಪದವಿಳಯಾನಳನಂ 
ದ್ರೋಣಂ... ವಿಳಯಕಾಳನೀಳಜಳಧರವರ್ಹಂಗಳಿಂ ನಂದಿಸೆಯುಂ 
ನಂಬದೆ (ಸಂಪಭಾ.- ೧೨-೨೦ ವ) ;, ನಾಟ್ಕರಸಕೂಪಾರಂ ಮೇರೆದಪ್ಪಿ 
ಕಪ್ಪಂಗವಿಯಾಗಿ ಕವಿಯೆ (ಕಾಂತಿವು. ೧೦-೬೨ ವ). 
[ಕಪ್ಪು ?* ಕನ್ನಿ + ಆಗ್ಳು) 


10 


3 


25 


9s 


«5 


ಕೆಪ್ಪಂಗುಡು, ಕಪ್ಪಗೊಡು (ಕ್ರಿ). ಕಾಣಿಕೆಯನ್ನು ಕೊಡು ; ಕಪ್ಪ 
ವನ್ನು ಒಪ್ಪಿಸು : ತಂದೆಗೆಂತಪ್ಪೊಡಂ ಕಪ್ಪಂಗು [ಪಾಠಾಂ. ಗೊ]ಡದ 
ಮಂಡಳಿಕರ್ಕಳ (ವಡ್ಡಾರಾ. ೧೪೬-೩). ಕಪ್ಪಗೊಡು : ಬಲ್ಲಹ ಕಾಡು 
ವಟ್ಟಯ ಕಪ್ಪಗೊಡದೆಟ್ಲನ್ಹನ್ನು (ಸೌಇಇ. Ix-i, ೬-೫ ; 9ನೆಯ ಶತ). 

(ಕಪ್ಪ, * ಕುಡ್ಕು (ಆ ಕೊಡು)] 

ಕಪ್ಪಂಗೊಳ್‌ (ಕ್ರಿ). ಕಪ್ಪವನ್ನು ತೆಗೆದುಕೊ ಳ್ಳು: ಸಮಸ್ತ 
ಕಪ್ಪಂಗೊಂಡೆಲ್ಲರುಮನಂಜಿಸಿ: (ವ ಡ್ಡಾರಾ. ೧೪೬೨೫); ಲಂಕೆಯ 
ವಿಭೀಸಣನನೊಂದೆ ದಿವ್ಯಾಸ್ತ್ರದೊಳೆಚ್ಚು ಕಪ್ಪಂಗೊಂಡ ವಿಕ್ರಮಾರ್ಜುನನ 
ವಿಕ್ರಮಮುಮಂ (ಪಂಪಭಾ. ೯-೫೨ವ) ; ಪ್ರತಿವಾಸುಜೇವಂ ಸಕಲ ನೃಪ 
ಮಂಡಲಮನೊತ್ತಿ ಕಪ್ಪಂಗೊಂಡು (ಚಾವುಂಉ. ೪೬-೨೨); ಶಕ್ರನನೊಕ್ಕ 
ಲಿಕ್ಕಿ ನೆಟ್‌ ಕಪ್ಪಂಗೊಂಡ (ಕುಸುಮಾ. ೨-೪೭). [ಕಪ್ಪ * ಕೊಳ್‌] 

ಕಪ್ಪಕಾಣಿಕೆ "ಕಪ್ಪಕಾಣ್ಯಿ' ನೋ. 

ಕಪ್ಪಕಾಣ್ಕೆ, ಕಪ್ಪಕಾಣಿಕೆ, ಕಪ್ಪುಕಾಣಿಕೆ, ಕಪ್ಪುಗಾಣಿಕೆ (ನಾ). 
ಕಪ್ಪ ಮತ್ತು ಕಾಣಿಕೆ: ಜೊರೆಗಳನಿಬರುಂ ಕಪ್ಪಕಾಣ್ಯೆಗಳಂ 
ತಂದೊಪ್ಪಿಸುವೆಡೆಯೊಳ್‌ (ಚಿಕವಂ. ೧೭೨-೯). ಕಪ್ಪಕಾಣಿಕೆ 2 
ಕಪ್ಪಕಾಣಿಕೆಗಳನ್ನು ತಂದು ಧನಕನಕ ಸಂಗ್ರಹ ಮಾಡಿಕೊಳ್ಳಬೇಕಾಗಿತ್ತು 
(ವಚಭಾ. ೮೦) ; ಧಾಳಿ, ಲೂಟ, ಕಪ್ಪಕಾಣಿಕೆಗಳು - ಇವುಗಳಿಂದಲೇ 
ಅವನಿಗೆ ತೃಪ್ತಿಯಾಗಲಿಲ್ಲ (ಭಾರದ. ೪೨೨). ಕ್ರ ಪ್ಪ್ಪ ಕಾಣಿಕೆ; 
(ಗುವಿಮೋ, ಕಿ). ಕಪ್ಪುಗಾಣಿಕೆ: (8). [ಕಪ್ಪ + ಕಾಕೈ] 

ಕಪ್ಪಕುರು (ನಾ). ಹಿಮ್ಮಡಿ ಅಥವಾ ಕಂಕುಳಲ್ಲಿ ಏಳುವ ಒಂದು 
ಬಗೆಯ ಕುರು, ಹುಣ್ಣು: ಕಪ್ಪಕುರುವೆದ್ದು ಬಹಳ ನೋವಾಗಿದೆ 
(ರೂಢಿ). [?. / ತೆಲು. ಕಪ್ಪಕುಜುಪು) 

ಕಪ್ಪಗಸೆ (ನಾ). ಕರಿ ಅಗಸೆ; ಎಳ್ಳಗಸೆ (8). 

[ಕಪ್ಪು (ಆ ಕರ್ಪು,) * ಅಗಸ್ಯೆ) 

ಕಪ್ಪಗಿ (ಕ್ರಿ). ಕಪ್ಪಾಗಿ ವ್ಯಾಹಿಸು ; ಕರ್ರಗೆ ಆವರಿಸು : ಮಿಗೆ ಕಪ್ಪಗಿನ 
ಕತ್ತಲೆಯಿಂದ ಬೀಆಕತು ಭಯವನಾ ರಘುರಾಜಪುತ್ರರಿಗೆ (ತೊರರಾ. 
೧-೧೦-೧). [ಕಪ್ಪು (ಆ ಕರ್ಪು,) * ಆಗಿ] 

ಕೆಪ್ಪಗೆ (ಅ). - ಕಪ್ಸನೆ. (ಕಪ್ಪು, (ಆ ಕರ್ಪು;) + -ಅಗೈ) 

ಕಪ್ಪಗೊಡು "ಕಪ್ಪಂಗುಡು? ನೋ. * 

ಕಪ್ಪಟ್ಟಿ'"ಕಪ್ಪಡ ನೋ. 

ಕಪ್ರಟ್ಟ (7) : ಹಾಕುವವು ದೊಡ್ಡ ಕಪ್ಪಟವಾದ ಕೊಳದಲಿ (ಬಜ್ಜರಾ. 
೨-೬೩). [2] 

ಕಪ್ಪಟ "ಕಪ್ಪಡ್ಮಿ' ನೋ. 

ಕಪ್ಪಟಿ, "ಕಪ್ಪಡ' ನೋ. 

ಕಪ್ಪಜ್ಕಿ "ಕಪ್ಪಡ್ಕಿ' ನೋ. 

ಕಪ್ಪಡ, ಕಸಟ್ಕ, ಕಪಡ, ಕಪರ, ಕಪಾಟ, ಕಪಾಟಿ, ಕಪ್ಪಟ್ಟ, 
ಕಪ್ಪಟಿ, (ನಾ). ೧. ಬಟ್ಟಿ; ವಸ್ತ್ರ: ಒಂದು ಪೊಲ್ಫಜಾಹಾರಮುಂ 
ವರಿಷಕ್ಕೊನ್ಹು ಕಪ್ಪಡವುಮನಿಕ್ಕಿಯೋದಿಸಿ ಗುಣಶಾಸನದಿನಾಳ್ವಕ್ಕರಿಗ 
ವೃತ್ತಿ ಮತ್ತರಿರ್ಪತೈದು (ಎಇ. ೫೫%, ೬-೨೭ ; 1012) ; ನೀವೆ ಕೊಂಡು 
ಕೊನೆದಾಡಿಸುವ ನಿಮ್ಮ ಕಣ್ಣ ಮೊದಲ ಕಪ್ಪಡದ ಹಾಹೆ ಅನೆಂಬುದು 
(ಬಸರ. ೮-೩೧) ; ಒರ್ಪಿಡಿಗೂಯುಂ ಸಿತಗನ ಕಪ್ಪಡಮುಂ (ಶಮದ. 
೬೬ ಪ್ರಯೋ) ; ತೊಳೆದೊಡೆ ಕಪ್ಪಡವು ಬೆಳ್ಪಡಗಳಾಗದಿನೆ ತೊಳೆದು 
ಕೊಡು (ಸಾಳ್ವಭಾ. ೧೨-೫೮) ; ನನ್ನ ಪ್ರಭುತ್ವವು ಉಸಿರಾಡದ ಕಪ್ಪಡದ 
ಬೊಂಬೆಯಾಯ್ತು (ಎಿಜಸಾ. ೫). "ಅರ್ಧಗಪ್ಪಡ' ಪರಾ. ೨. ಚಿಂದಿ 
ಬಟ್ಟಿ; ಹರಕಲುಬಟ್ಟಿ. ಕಪಟ್ಯ: ೧, ಸಂಸಾರಸಂಗವ ಭೇದಿಸಿ 
ನೋಡುವಡೆ ಧೂರನೆ? ಕಪಟ ಕನ್ನಡವೇ (ಅವಚ 0. ೭೭-೩೪೭). 


ಕಪ್ಪೆಡಯ 


ಕಪಡ: ೧. ಕಪಡ, ಅತ್ತಾ, ಬುಕ್‌, ನೆಕ್‌ಸೆ, ಚಿತಾರ, ಏನ್‌ 
ಪಾಮಾನ ನಿಮ್ಮಮನ್ಯಾಗ ಅದಾವೆ? (ಮೋಹಿನಿ. ೬೨). ಕಪರ : 
೧. ದೇವರ x « ಕಸ್ತೂರಿ ಸುಗಂಧ ಪರಿಮಳ ೬ ಗಳೆಗೆಉ ವಸ್ತ್ರ 
ಕಪರಗಳಿಗೆ (ಎಕ. 2: (8), ಮುಳಬಾ. ೩-೪೩; 140). ಕಸಾಟ : 
೩. ಲಂಗೋಟ: ಹುಡುಗನಿದ್ದಾಗ ಆತ ಒಂದು ಕಪಾಟ (ಲಂಗೋಟ) 
ಯನ್ನು ಮಾತ್ರ ಧರಿಸುತ್ತಿದ್ದ: (ಬೀದಿಬ. ೪೫). ಕಪಾಟೆ: ೧, ಸೊಂಟ 
ದಲ್ಲಿದ ಕಪಾಟಿಯೊಂದನ್ನುಳಿದು ಬೇರೆ ವಸ್ತ್ರವಿರಲಿಲ್ಲ ಗಿರಿಯನ ಮೈಮೇಲೆ 
(ಮಣ್ಣುಹೆ. ೨೭). ಕಪ್ಪಟ್ಟ ೧. ಕೂಬಿನೊಂದು ದಳಿಂಬದೆ ಕಪ್ಪಟ 
ದೊಳ್‌ ಕಟ್ಟ ಕೊಟ್ಟಡೆ ಕೊಂಡು ಬರ್ಪನರಿ (ಬಂಹರಿ. ೧೪-೩೦ ವ). 
ಕಪ್ಪಟೆ,: ೧. ಆ ಪ್ರಕಾರದಿಂ ಕೆಲವುದಿನಂ ಪೋಗಲವರ್ಗರ್ಧಕಪ್ಪಟಿ 
ತೀರ್ಥಕರರೆಂಬ ಪೆಸರಾಗಲ್‌ (ಪುಣ್ಯಾಸ್ರ. ೯-೧೮ ವ). "ಅರ್ಧಕಪ್ಪಟಿ' 
ಪರಾ. [< ಪ್ರಾ. ಕಪ್ಪಡ. / ಸಂ. ಕರ್ಪಟ] 

ಕೆಪ್ಪಡಯ (ನಾ). ಒಬ್ಬಾತನ ಹೆಸರು: ತಮ್ಮಗಜೀಯ. ಕಪ್ಪಡಯರ 
ಕಾಲಂ ಕರ್ಚೆ ಧಾರಾಪೂರ್ವಕಂ ಮಾಡಿ ಬಿಟ್ಟಿ. ವೃತ್ತಿ (ಎಕ. x, 
ಮುಳಬಾ. ೪೦-೩ ; 987). . [ಕಪ್ಪಡ್ಕ * ಅಯ್ಯ (ಆ ಅಯ್ಯ;)]' 

ಕಪ್ಪಡರು (ಕ್ರಿ). ಕಪ್ಪು ಬಣ್ಣ ಹೊಂದು; ಕಪ್ಪೇರು : ಕತ್ತಲೆ ಕಾಯ 
ಜಠರದೊಳಿರಲು ಸಲೆ ಪೊಲಮಡಿಸಿದನೆಂಬಂತೆ ಸತಿಯ ನುಣ್ಮೊಲೆದೊಟ್ಟು 
ಕಪ್ಪಡರಿದುವು (ಮೋಹತ. ೧೭-೮). 

[ಕಪ್ಪು (ಎಕರ್ಪು,) * ಅಡರ್ಕು (ಆ. ಆಡರ್‌)] 

ಕಪ್ಪಡಿ, ಕಪಟ್ಟ, ಕಪಟಿ, ಕಪ್ಪಟ್ಟಿ,. ಕಬ್ಬಟಿ (ನಾ). "ಬಾವಲಿ: 
ಜಲಗಾಜನಂತೆ .ವಿಖಾಂಗುಲಿ ಬೈಕಂಗೊಂಡೋಲಗಿಸುವನಂತೆ : ಕಪ್ಪಡಿ 
ದ್ರುಪದ ಫುತ್ರನಂತೆ ಶಿಖಂಡಿ, .. ಎಂದಿಂತುಮನೇಕ ಪಕ್ಷಿ ಜಾತಿಗಳಿಂ 
(ಬಂಹರಿ. ೮-೧೭) ; ಹಲವು ಕಪ್ಪಡಿಗಳು ನಿಶಾಂತವ ಕಳೆಯೆ ದೇಗುಲ 
ಜೆಡೆಗೆ ಹರಿಯವೆ (ಕೌಶಿರಾ. ೧೪-೪೧). ಕಪಟಿ : ಕರೀಸಿಂಹಗಳು, 
ಕಪಿಗಳು ಮತ್ತು ಪಾರಿವಾಳದಷ್ಟು ಭಾರಿ ಕಪಟಗಳು.ಇವೆ (ಪ್ರವಾಇ. 28, 
೫೪). ಕಪಟ : ಚಟ್ಟಿ ಕಪಟಿ, ಪಾತ್ರಗಿತ್ತಿ (ನಮ್ಮನು. ೨೪೦). ಕಪ್ಪಟ್ಟೆ : 
(8). ಕೆಬ್ಬಟೆ : "ಕಬ್ಬಟಿಹಕ್ಳಿ' ಪರಾ. 

[? . / ತೆಲು. ಗಬ್ಬಿಡಾಯ, ಗಬ್ಬಿಲಾಯಿ] 

ಕಪ್ಪಡಿ, ಕಪ್ಪಟ (ನಾ). ೧. ಚಿಂದಿ ಬಟ್ಟಿಯನ್ನು ತೊಟ್ಟಿ ವನು; 
ತಿರುಕ: ಬಡಕಪ್ಪಡಿ ತನ್ನಿಪ್ಪಾ ಗುಡಿಸಂ ಬಲ್ಲಿತ್ತು ಮಾಟ್ಬನೆಲ್ಲಂದದಿಂ 
(ಸಮಪ. ೯-೬೨) ; ಶ್ರೀ ಸ್ವಾಮಿಜೇವರ ಸಂನಿಧಾನದಲು:ಸ್ವಾಮಿಯಾತ್ರೆಗೆ 
ಬಂದ ಕಪ್ಪಡಿಗಳ ಸತ್ರಕೆ. ಮಲ್ಲರಸ ಬಿಟ್ಟಿ ಕೆಯಿ (ಸೌಇಇ. 3-1, 
೨೫೨-೩೮ ; 1148) ; ಜಲಗಾಜನಂತೆ ಖಾಂಗುಲಿ ಬೈಕೆಂಗೊಂಡೋಲಗಿ 
ಸುವನಂತೆ ಕಪ್ಪಡಿ (ಬಂಹರಿ. ಆ-೧೭). ೨. ಒಂದು ಊರಿನ ಹೆಸರು: 
P ಕೃಷ್ಣಾ ಮಲಾಪಹಾರಿಗಳ ಸಂಗಮದಲ್ಲಿರುವ ಊರು: 
ಕೂಡಲ ಸಂಗಮೇಶ್ವರನಿಪ್ಪ 'ಕಪ್ಪಡಿಯ ಸಂಗಮವಂ ಪೊಕ್ಳು (ಬಸರ. 
೨-೫೦). ಕಪ್ಪಟಿ: ನಿಚ್ಚ ಪವಾಡವ ಮೆರದ ಕಪ್ಪಟಯ ಸಂಗನ 
ಬಸನರಾಜೇಂದ್ರನು (ಎಕ. 201, ಮದ್ದಗಿ. ೮-೫; 1656). 

[೮ ಸಂ. ಕರ್ಪಟನ್‌] 

ಕಪ್ಪಡಿಗ (ನಾ). ಹರಕು: ಬಟ್ಟಿಗಳನ್ನು ಧರಿಸಿದವನು; ಭಿಕ್ಷುಕ: 

« ಕಪ್ಪಡಿಗನಾಗಿ ಬಂದೆಂ ತಪ್ಪದೆ ಪಜಕೆಕಾಅನಾಗಿ' ನಿಂದೆಂ (ಬಂಹರಿ. 
೨೩-೫) ; ಕುಪ್ಪಳಿಸಿತೆನ್ನಜಕಿತಕಟಳಟ ಕಪ್ಪಡಿಗನಂತಾದೆನು (ನಿಭಾಗ. 

[< ಸಂ. ಕರ್ಪಟಕ] 

ಕಪ್ಪಡಿಗೆಲ್‌ (ನಾ). ಒಂದು ಪ್ರದೇಶದ ಹೆಸರು: ಹುಲಿಗೊಳದ 
ಬಟ್ಟಿ ಯಿಂತೆಂಕ ಕಪ್ಪಡಿಗೆಆಕಿ ಯಿಂ ಮೂಡ (ಸೌಇಇ.' ೫-1, 
೪9-೩೧; 1049). [ಕಪ್ಪಡ್ಗಿ ? + ಕೆಸಿ) 


೧೦-೧೩-೪). 


೧೫೦.೨ 


20 


25 


80 


85 


ತ್ರ 


ಕಪ್ಪರಿ 


ಕಪ್ಪಡಿನೇಷ (ನಾ). ಚಿಂದಿಬಟ್ಟಿ ಧರಿಸಿದ ಭಕ್ತನ ಸೋಗು (9): 
ಕಪ್ಪಡಿ (ಪಾಕಾಂ. ಕಪ್ಪಟ್ಯ ಕಪಟ] ವೇಷದಿಂದಾನು ಬಂದಾಡುನೆ ಕಪ್ಪಡಿ 
ವೇಷದಿಂದ (ಬಸವ: ೩೪೧). (ಕಪ್ಪಡಿ, + ವೇಷ] 

ಕಪ್ಪಣಭಟ್ಟ (ನಾ). ಒಬ್ಬಾತನ ಹೆಸರು: ಶ್ರೀಮತ್ಕವಿರಾಜವಲ್ಲಭಂ 
ಕಪ್ಪಣಭಟ್ಟರ ಲಿಖಿತಂ (ಎಳ. ೪೫111, ಸೊರಬ. ೧೮೪-೩೦ ; 1093). 

[ಕಪ್ಪಣ್ಣ * ಭಟ್ಟ) 
ಕೆಪ್ಪನೆ (ಅ). ಕಪ್ಪಾಗಿ. 
ಕಪ್ಪಕಪ್ಪನೆ (ದ್ವಿರುಕ್ತಿ) ಕಪ್ಪು ಕಪ್ಪಾಗಿ; ಅತಿ ಕಪ್ಪಾಗಿ: ತನು 
ರುಚಿಯ ಮುಂದೆ ಔನಪನ ಕಾಂತಿ ಕಪ್ಪಕಪ್ಪನೆ (ಹಚಕಾ. ೧-೪೧). 
[ಕಪ್ಪ (ಆ ಕಪ್ಪು) * -ಅನೆ]' 

ಕಪ್ಪನೆಯ (ಗು). ಕಪ್ಪಾದ; ಕರಿಬಣ್ಣದ: ಕಪ್ಪನೆಯ ಕಲ್ಲಿನ 

ವಿಗ್ರಹಗಳನ್ನು ತೋರುತ್ತ ಕೂಗಾಡಿದನು.(ಗೋಪುರ. ೩), 
' ಕಪ್ಪು (ಆ ಕರ್ಪು,) *-ಅನೆಯ್ಯ] : 

ಕಪ್ಪರ, "ಕಪ್ಪುರ'. ನೋ. 

ಕಪ್ಪರೈ, ಕಪ್ಪಕೆ, ಖಪ್ಪರ (ನಾ). ೧. ಮಡಕೆಯ ಚೂರು ; ಓಡು: 
ತುಳಿದೊಡೆಡೆ:`ಮಣ್ಣ ಕಪ್ಪ ರದಂತೆ ನೆಗ್ಗಿದುದು ಕೂರ್ಮ ಬರ್ಪರೆಂ 
(ಚಿಬಪ. ೮೭೯). 3. ಭಿಸ್ಲೆಬೇಡಲು ಬಳಸುವ ಮಣ್ಣಿನ ಪಾತ್ರೆ: 
ಹಸಿವಿಲ್ಲದೆ ಕಪ್ಪರವ ಹಿಡಿದು; ಭತಕ್ತಿಭಿಕ್ಷವ : ಬೇಡ ಬಂದೆ (ಅವಡಂ. 
೨೪೬-೧೧೨೩) ; ಅತಿಥಿ ಮಹತ್ತು ಗಳ ಕಪ್ಪರದ ಭಿಕ್ಷಕ್ಕೆ - ಸರ್ವ್ವ 
ಮಾಂನ್ಯವಾಗಿ ಕೊಟ್ಟಿನು (ಎಕ. 111, ನಂಜನ. ೪೮-೫ 1), ಕರದ 
'ಕಪ್ಪರವುಂಟು ಹಿರಿದೊಂದು ನಾಡುಂಟು (ಸರ್ವಜ್ಞ. ೫೧೦).' ಕಪ್ಪೆರೆ : 
೨. ಕಪ್ಪರೆನಿಡಿದು-ತಿರಿದುಂಬುದನೆಳಸುವಂತ ಮಾನವರ್ಗೆ (ಭಾರಶಾಂ. 
೮-೩೧) ; 'ಕೆಪ್ಪಡೆಮನುಟ್ಟು ಕಪ್ಪರೆವಿಡಿದು ಜೋಗಿಯಾಗಿ ಫೋಪೆಂ 
(ಚಿಕವಂ. ೧೧-೧೪). : ಖಪ್ಪರ : ೨. ಉಪ್ಪು ಗಾಯಿಂ ಕೆಲಬಲದೊಳೊಪ್ಪಿ 
ತೋಣಉಂತ್ತಮಿರೆ ಖಪ್ಪರದೊಳಗೆ ಶಾಕಪಾಕಂಗಳೆಸೆವುತಿರೆ ಲಿಂಗಾರ್ಸಿತಂ 
"ಮಾಡಿ . (ಚನ್ನರ. ೮೨-೧೬). [ಆ ಪ್ರಾ. ಖಪ್ಪರೆ. / ಸಂ. ಕರ್ಪರೆ] 

ಕಪ್ಪರಕಾಯಕ (ನಾ). ಭಿಕ್ಸಾವೃತ್ತಿ (ಉಕ.ಕ). (ಕಪ್ಪರೃ* ಕಾಯಕ] 

ಕಪ್ಪರಕೇಸಣ್ಣ `(ನಾ).- ಒಬ್ಬಾ ತನ ಹೆಸರು: ಕಪ್ಪರಕೇಸಣ್ಣನ 
ಮಗಳ್‌ ಲಚಿಬೆದಜವ್ವೆ (ಎಕ.-೪11, ಶಿಕಾರಿ. ೪೫-೬ ; ಸು. 890 ?). 
[ಕಪ್ಪರ್ಯ * ಕೇಸಣ್ಣ] 

ಕಪ್ಪರಗೊಡಗೆ (ನಾ). ಭಿಕ್ಷುಕರಿಗೆ ದಾನ ಮಾಡುವುದಕ್ಕಾಗಿ ಕೊಟ್ಟ 
ಮಾನ್ಯ : ವಿರಕ್ತಗೊಡಗೆ ಕಪ್ಪರಗೊಡಗೆ ಆಗಿ ಕೊಟಿವಾಗಿ (ಮೈ-ಆ ರಿ. 
೧೯೩೫, ೧೬-೮ ; 1663).- [ಕೆಪ್ರರ್ನ + ಕೊಡಗೆ (೮`ಕೆಸಿಡಂಗೆಯ್‌್‌)] 

ಕೆಪ್ಪರಚಟ್ಟಿ, ಕಪ್ಪರಶೆಟ್ಟಿ (ನಾ). ಬನಕೆಬಂಡೆಹುಳು :: ಕಪ್ಪರಚಟ್ಟಿಗೆ 
ಸಾವಿರಕಾಲು (ರೂಢಿ). ಕಪ್ಪರಶೆಟ್ಟಿ : ಕಪ್ಪರಶೆಟ್ಟ, .ಕಪರಸುಂಟ, 
`ಸಾವಿರೆಕಾಲುಗಳಿವೆಯೆಂದು ಹೇಳಲಾದ ರೈಲಿನಂತೆ ಹರಿಯುವ ಒಂದು 
ಜಾತಿಯ ಕೆಂಪುಹುಳ. ಮುಟ್ಟಿದರೆ ಸುತ್ತಿ(ಸುಂಓ)ಕೊಳ್ಳುತ್ತದೆ (ನನ್ನೂರು. 
೩೨೯ ಟಿಪ್ಪಣಿ). "ಕಪರಸುಂಠಿ? ಪರಾ. [?) 

ಶನ್ನರಕೆಟ್ಟ ಕನ್ಪರಟ್ಟಿ! ಕೋ. 

ಕಪ್ಪರಳ್ಳಿ ಕಪ್ಪುರವಳ್ಳಿ ನೋ. 

ಕಪ್ಪರಿ, ಕಪ್ಪಲ್ಕಿ, ಖಪ್ಪಲಿ (ನಾ). ೧. ಬಿಳಿಯ ತುಕ್ಕೆ : ಇಂಗುಲಿಕೆಂ 
ನಾಗರಮಿಪ್ಪೆ ಕೆಪ್ಪರಿ [ಪಾಠಾಂ. ಕಪ್ಪಲಿ, ಖಪ್ಪಲಿ] ಗಳಂ (ಖಮದ.. ೬-೮). 
೨. ಒಂದು ಬಗೆಯ ಕಾಡಿಗೆ; ನೇತ್ರಾಂಜನ (1). ಕಪ್ಪಲ್ಕಿ : 
೧. ವಾಂತಿ ನಿಲ್ಲುವುದಕ್ಕೆ :- . ... ಗೌರಿ ಪಾಷಾಣ, 'ಕಪ್ಪಲಿ,: ಮಣಿಸಿಲೆ 
ಇಷ್ಟನ್ನೂ (ಎವೈಎ. ೬೭). ಖಪ್ಪಲಿ: ೧. ಶೂಲೆಗೆ, . . ಖಪ್ಪಲಿ... 
ತೊಡೆವುದು (ವಿವೈಎ. ೧೮೧). [< ಸಂ. ಕರ್ಪರೀ) 


ಕಪ್ಪರಿತುಕ್ತ ೧೫೦೩ 


ಇದಿ 


ಕಪ್ಪರಿತುತ್ತ, ಕಪ್ಸಲಿತುತ್ತ (ನಾ). ಬಿಳಿಯ ತುತ್ಥೈ:`*ತುತ್ತಕಂ - 
ಮಯೂರತುತ್ತ, ಕಪ್ಪರಿತುತ್ತಗಿ (ಓಷಧಿ. ೬೧). ಕಪ್ಪಲಿತುತ್ತ : 
*ಕಫಮರ್ದನಃ- ಕಪ್ಪಲಿತುತ್ತ, ಯಲಹುರಿ, ಕೊಡಸಿಗ? (ಓನಧಿ. ೨೬). 
[ಕಪ್ಪರಿ + ತುತ್ತ) 
ಕಪ್ಪರಿತುತ್ತ (ನಾ). - ಕಪ್ಪರಿತುತ್ತ: *ಕಪ್ಪರಿತುತ್ತ - ಖರ್ಪರಿ, 
ದಾರ್ನಿಕೆ, ತುತ್ಮ, ಕ್ವಾಥೋದ್ಭವ  (ನಾಚಿರಾ. ಕಿ). 
[ಕಪ್ಪರಿ + ತುತ್ಕ) 
ಕಪ್ಪರಿಸು, ಕಬ್ಬರಿಸು (ಕ್ರಿ). ೧. ಆರ್ಭಟಸು; ಗುಡುಗು?) ; 
ಅದಿರದೆ ಬರ್ಪ್ಪ ಡಪ್ಪರಿಪ ಕಪ್ಪರಿಸಾರ್ದ್ಹ್ವಲಗೊತ್ತಿ ಶಸ್ತ್ರಮಂ ಬಿದಿರ್ದು 
ಮರೆಲ್‌ ಮರಟ್ಟಿನುತೆ (ಎಳ. ೪211, ನಗರ. ೪೦-೬೪; 1087) ; ದಂಡ 
ಕಮಂಡಲುಡುಗೆಯ ಕಪ್ಪರಿಸಿಕೊಳುತೇಳುತೊಡನೊಡದೆಡೆಯ ತಡ 
ಹುತಲಿ (ಮದೇ ಷು. ೭-೫೪); ಕಾವಲ ಜಮಾದಾರರ ಧ್ವನಿಯು 
ಅಬ್ಬರಿಸಿತು. ಕಪ್ಪರಿಸಿ ಎದ್ದ ; ಧ್ವನಿ ಬಂದ ನಿಟ್ಟಿನ್ನು ಗಾಬರಿಯಿಂದ 
ನೋಡಿದ (ಸೆಶೂರ. ೧೨). ೨. ಕುಸಿ ಬೀಳು (?) : ಗೋನರ್ಧನನು 
ಹೈಮವತಿಯನ್ನು . ,. ಪೂಜಿಸುತ್ತಿದ್ದ. ಅದಿಂದು ಪ್ರಬಲಭೂಕಂಪ 


ಕಾ 


3 


ದಿಂದ ಕಪ್ಪರಿಸಿಕೊಂಡು ಬೀಳತೊಡಗಿತು (ಎರಸೆ. ೧೨೫). ಕಬ್ಬರಿಸು : |- 


ತಿ. ನಿಬ್ಬರದಿ ಬಾಂದಳಕೆ ಬಿಸುಡಲು ಕಬ್ಬರಿಸುತಂಬುಧಿಗುರುಳ್ಹನು 
ಖಳನು ಮೂರ್ಛೇಯೆಲಿ (ಆನಂರಾ. ೧-೧೩-೧೯). 
[? + -ಇಸ್ಕು. / ತುಳು. ಕಪ್ಪರ] 

ಕಪ್ಪರೆ "ಕಪ್ಪರ? ನೋ. ' 

ಕಪ್ಪಲ್‌,, ಕಪ್ಪಲ್ಲು (ನಾ). ಆನೆ, ಜಿಂಕೆ ಮೊದಲಾದ ಬೇಟಿಯ 
ಪ್ರಾಣಿಗಳನ್ನು ಹಿಡಿಯುವುದಕ್ಕಾಗಿ ತೋಡಿ ಮುಚ್ಚಿಟ್ಟ ಹಳ್ಳ, 
—ಕುಳಿ: (6). ಕಪ್ಪಲು:, “ವಾರೀ, ಗಜಬಂಧನೇ - ಆನೆಯನ್ನು 
ಹಿಡಿಯುವುದಕ್ಕೆ ಮಾಡಿದ ಕಪ್ಪಲು ಮುಂತಾದವುಗಳಿಗೆ ಪೆಸರು” 
(ಸಿದ್ಧಾಂತಿ. ೨೧೪). 

[ದೆ:. ॥ ತಮಿ. ಮಲ. ತುಳು. ಕಪ್ಪಲ್‌; ತೆಲು. ಕಪ್ಪಲಿ] 

ಕಪ್ಪಲ್ಕ್‌, ಕಪ್ಪಲ್ಕು (ನಾ). ಹಡಗು ; ನಾವೆ: ನಾನಿಕನ್‌ ಸಾಗಿಸನ್‌ 
ಪಯಣಮನ್‌, ಕಪ್ಪಲನ್‌ ತಲೆಕೆಟಿಗು ಮಾಡಿ (ಅ ೦ಕಿಗೊ. ೩೩-೬೬೪). 
ಕಪ್ಪಲ್ಲು : ಎಡೆಯಾಡುತಿಹ ದೋಣಿ ದುಗ್ಗಿ ಕಪ್ಪಲು ದೊಡ್ಡ ಹಡಗು 
ಗಳಿರವ ನೋಡಿದರು (ಭರ ಚ. ೨೩-೯೬); ಹೈಲನರದು ಕೊಕ್ಕು 
ಮುಂಬೊಕ್ಕು, ಫಿನಿಹಿಯರ ಕಪ್ಪಲಿಂದೆಗರಿಸಿತು ಮುಂಬು ಬೊಂಬೆಯನು 
(ಪಾರಸಿ. ೧೬-೩೬೭). 

(ದೇ. ॥ ತಮಿ. ಮಲ. ತುಳು. ಕಪ್ಪಲ" ; ತೆಲು. ಕಪ್ಪಲಿ) 

ಸಫ್ಸಲಬೆಂಚೆ (ನಾ). ಒಂದು ಪ್ರದೇಶದ ಹೆಸರು (7): ಕೊಳ್ಳ 
ಕುಂಟಿ ಹಳ್ಳಿಗೆ ಪಡುವಲು ಕಪ್ಪಲಬೆಂಚೆ ಮೇರೆ (ಸೌಇಇ, 1220-11, 
೫೩೫-೨೭ ; 1551). [ಕಪ್ಪಲ್ಸ್‌ + ಬೆಂಚೆ] 

ಕಪ್ಪಲಿ, "ಕನಿಲೈ' ನೋ. 

ಕಪ್ಪಲ್ಲಿ "ಕಪ್ಪರಿ' ನೋ. 

ಕಪ್ಪಲಿತುತ್ತ "ಕಪ್ಪರಿತುತ್ತ' ನೋ. 

ಕಪ್ಪಲಿಸತ್ತ (ನಾ). - ಕಪ್ಪಲಿತುತ್ತ (?) : “ಮಧುಕ - ಇಪ್ಪೆ, ಕಪ್ಪಲಿ 
ಸತ್ವ” (ಓಷಧಿ; ೧೧೪); ಎಲೆಗಪ್ಪಲಿ ತೂಕ ೧, ಶಪ್ಪಲಿಸತ್ವ ತೂಕ ೨ 
- . . ಗುಳಿಗೆಯಂ ಮಾಡಿ (ಕೊಳ್ಳೆ ಶ್ವಾಸಕಾಸ ಇವೆಲ್ಲಾ ಮಾಣುವುವು) 
(ವಿವೈವಿ. ೭೨). [ಕಪ್ಪಲ್ಕಿ (ಆ ಕಪ್ಪರಿ) * ಸತ್ವ] 

ಕಪ್ಪಲು, "ಕಪ್ಸಲ್ಮ್ಕ್‌' ನೋ. 

ಕಪ್ಪಲ್ಮು "ಕಪ್ಪಲ್ಸ್‌' ನೋ. 

ಕಪ್ಪಲುನರಿ "ಕಪ್ಪಲ್ನರಿ' ನೋ. 


25 


40 


45 


ಕಪ್ಪು, 


ಕಪ್ಪಲುಬೀಳು (ಕ್ರಿ). ಗುಳಿಬೀಳು; ಗುಂಡಿಬೀಳು; ಮುಚ್ಚಿಕೊ 
(2) : ಧ್ಮಾನಗಹ್ವರೆ ಮುಖದಿ ಕಣ್ಣು ಕಪ್ಪಲುಬೀಳೆ ಆಂಗಾಂಗದೊಳು 
ಚೆಲುವ ಹೊಳೆಸುತಿಹ ಕಳೆಯೋ (ಮಲೆದೇ. ೨೮-೫). 
[ಕಪ್ಪಲೂ, (ಆ ಕಪ್ಪಲ್‌್ಕ್‌) * ಬೀಳು (೮ ಬೀಟ್‌)] 
ಕಪ್ಪಲ್ಪರಿ, ಕಪ್ಪಲುನರಿ (ನಾ). ಒಂದು ಜಾತಿಯ ನರಿ (8). 
ಕಪ್ಪಲುನರಿ; (8 . [ಕಪ್ಪಲ್‌? * ನರಿ] 
ಕಪ್ಪನೀ. (ಕ್ರಿ). ಕಪ್ಪವನ್ನು ಕೊಡು; ಕಾಣಿಕೆಯಾಗಿ ಕೊಡು : 
ಕುಬೇರಂ ಮುನ್ನ ಭರಕ್ಕಳ್ಳಿ ಕಪ್ಪಪವಿತ್ತ ಪುಪ್ಪಕವಿಮಾನನಂ... ಏಜ 
(ಅನೆಂಪು. ೧೩-೮೫ ವ). (ಕಪ್ಪ * ತ್ಯ] 
ಕಪ್ಪಶರ್ಮ (ನಾ). ಒಬ್ಬಾತನ ಹೆಸರು : ಕತ್ತಿಶರ್ಮಣ ಪುತ್ರ ಪುತ್ರ 
ಕನ್ನಶರ್ಮಣ ಪುತ್ರ ಕಪ್ಪಶರ್ಮ್ವಣ ಚತಾರಿ ಪುತ್ರ ಅಂಶಃ (ಇಲ. 711, 
೧೮೭೬-೪೨ , 668). [ಕಪ್ಪ್ಯ * ಶರ್ಮ] 
ಕಪ್ಪಸು “ಕರ್ಬಸ್ಕು' ನೋ. 
ಕಪ್ಪಹಳ್ಳಿ. (ನಾ). ಒಂದು ಊರಿನ ಹೆಸರು:: ಕಲ್ಲಾಡು ಕೊಟ್ಟದು 
ಕಪ್ಪಹಳ್ಳಿ ಪರಿಹಾರ (ಎಕ. 111, ತಿರುಮ. ೯೧-೧೦ ; 921). 
[ಕಚ್ಚು * ಹಳ್ಳಿ (೬ ಪಳ್ಳಿ)] 
ಕಪ್ಪಳಿ' (ನಾ). (?): ನಿಯತ ದ್ವಿತ್ವಕ್ಕೆ- ಪಪ್ಪುಕಂ ... ಕಪ್ಪಳ್ಳಿ 
ತಪ್ಪಡಿ (ಶಮದ, ೩೬ ಪ್ರಯೋ). [?) 
ಕಪ್ರಟಕ (ಕ್ರಿ). ಕಪ್ಪು ಕಳೆದುಹೋಗು ; ಕರಿಯಬಣ್ಣ ಇಲ್ಲವಾಗು: 
ತೊಡರ್ದ ತಟರ್ತ್‌ಪ್ರಭಾಹತಿಗೆ ಕಪ್ಪಟಂದತ್ತೆನೆ ಮೇಘಮಾಲೆ 
ಬೆಳ್ಚಡರ್ದುದು (ಕುಸುಮಾ. ೬-೪೪). 
[ಕಪ್ಪು (ಆ ಕರ್ಪು;) * ಅಟ] 
ಕಪ್ಪಾಸೆಗದ್ದೆ (ನಾ). ಒಂದು ಗದ್ದೆಯ ಹೆಸರು :. ನಾರಾಯಣಭಟ್ಟರಿಗೆ 
ಕಪ್ಪಾಸೆಗದ್ದೆ ಮೂಡೆ ೧೦ (ಎಇ. 2೧೭೪211, ೨೮-೩೮ ; 1256). 
[ಕಪ್ಪಾಸ್ಕಿ * ಗದ್ದೆ (ಆ ಗಟ್ಸಿ)] 
ಕಪ್ಪಿ (ನಾ). ರಾಟಿ; ಗಡಗಡೆ : “ಹಗ್ಗ ಮೊ.ವು ಮೇಲೆ ಹಾಯುವುದಕ್ಕೆ 
ಗಾಡಿ ಮಾಡಿರುವ, ಚೌಕಟ್ಟಿನಲ್ಲಿ ಅಳವಡಿಸಿರುವ, ಬಲಪ್ರಯೋಗದ 
ದಿಕ್ಕನ್ನು ಬದಲಾಯಿಸಲು ಅನುಕೂಲಿಸುವ, ಒಂದು ಸರಳ ಯಂತ್ರ 
ಸಲಕರಣೆ; ಠಾಟಿ; ಕಪ್ಪಿ; ಗಡಗಡೆ” (Pulley. ಇಂಕನಿ). 
(ದೇ. ॥ ತಮಿ. ಮಲ. ತೆಟು. ಕಪ್ಪಿ. / ಮರಾ. ಕಪೀ, ಕಪ್ಪೀ] 
ಕಸ್ಪಿಡಿ "ಹರ್ಬಿಡಿ? ನೋ. 
ಕಪ್ಪಿಡು "೬ರ್ಬಿಡು? ನೋ. 
ಕಪ್ಪಿಮಯ್ಯ (ನಾ). ಒಬ್ಬಾತನ ಹೆಸರು: ಆಯಯ್ಯನ ,ಮಗ 
ಕೆಪ್ಪಿಮಯ್ಯ ಆ ಧರ್ಮ್ಮಮಂ ಪ್ರತಿಪಾಳಿಸುತ್ತ ಮಿರಲ್‌. (ಎಕ. ೪11, 
ಶಿಕಾರಿ. ೨೮೭-೧೩ ; 1017). [ಕಪ್ರಿಮೃ + ಅಯ್ಯ] 
ಕಪ್ಪಿಯೆತ್ತಿಗೆ(ನಾ). ಒಂದು ಯಂತ್ರ ಸಲಕರಣೆ: “ಭಾರ ಎತ್ತುವುದು, 
ಹಡಗಿನ ಹಾಯಿಗಳನ್ನು ಅಥವಾ ದೂಲಗಳನ್ನು ಜೋಡಿಸುವುದು, ಮೊ. 
ಕೈ ಉಪಯೋಗಿಸುವ . . . ಯಂತ್ರಸಲಕರಣೆ: ಕಪ್ಪಿಯೆತ್ತಿಗೆ, ಎತ್ತಿಗೆ 
ಸಜ್ಜು” (Tackle. ಇಂಕನಿ). [ಕನ್ಪಿ * ಎತ್ತಿಗೈ] 
ಕೆಪ್ಪಿಲೆದೆಟ್‌ (ನಾ). ಒಂದು ಬಗೆಯ ತೆರಿಗೆ: ಆ ಸ್ಥಳಂಗಳಿಗೆ ಹೊಗೆ 
ದೆಜಕಿ ಮಗ್ಗದೆಟಕ ಕಾ xxx ಆಡುದೆಆ್‌ ಆಲೆದೆಜಿ ಕಪ್ಪಿಲೆದೆ ಟಃ 
-ಮಂನಿಯ ಹರ (ಎಕ. 11, ಶ್ರೀರಂಗ, ೧೦೪-೪೨ ; 1200). 
[ಕಬ್ಬಲೈ *- ತೆಜಕ್ಕಿ) 
ಕಪ್ಪು, (ಕ್ರಿ). ಅಗೆ; ತೋಡು: “ಕಪ್ಪು - ಖನನೇ ” (ಶಮಧಾ). [?) 
ಕಪ್ಪು (ಕ್ರಿ). ಮುಚ್ಚು; ಹೊದಿಸು; ಹರಡು; ದಟ್ಟೈಸು. "ಕಪ್ಪಂಗವಿ 
ಯಾಗು? ಸರಾ. [ಜೀ. | ತಮಿ. ಮಲ. ತಲು. ಕಪ್ಪ) 


ಕೆ ಪ್ಪು ೫೮೪ 


ಕಪ್ಪು, ಕಪ್ಪು, ಕರ್ಪು (ನಾ). ೧. ಆನೆ, ಜಿಂಕೆ ಮೊದಲಾದ 


ಬೇಟಿಯ ಪ್ರಾಣಿಗಳನ್ನು ಹಿಡಿಯುವುದಕ್ಕಾಗಿ ತೋಡಿ ಮುಚ್ಚಿಟ್ಟ 
ಹಳ್ಳ, ಕುಳ್ಳಿ --ಖೆಡ್ಡ: ಹೊಲದಣ್ಣ ಕಪ್ಪಿನಲ್ಲಿ ಬಿದ್ದ (ಕೋಲಶಾಂ. 
೨೫); ಒಡ್ಡು ಬಲೆಯಂ ಕ್ರೋಡಂಗೆ ತಂದಾನೆಯಂ ಕೆಡಪಾ ಕಪ್ಪಿನೊಳ್‌ 
(ಉದ್ಭ ಟಿ. ೨-೫೦); ಬಟ್ಟಿ ಮೊಲೆಯಿಟ್ಟಿಡೆಯೊಳ್‌ ತೊಟ್ಟನೆ ಸಿಲ್ಕಿದ 
ಕಣ್‌ ಕನ್ಪಿನೊಳ್‌ ಕೆಡೆದೆ ಮಣಜಾವುಲ್ಲಿ ಯಂತೆ ಮಿಡುಕಲಾರ್ತುವಿಲ್ಲ 
(ಕಬ್ಬಿಕಾ. ೬೮) ; ಕೆಪ್ಪಿನೊಳ ಬಿಟ್ಲ ಪೇರಾನೆಯಂ ಬಟಃಸಂದ ಮಲ್‌ 
ಗಳಂತೆ (ಚಿಕವೆಂ. ೪೨-೧). ೨. ತೋಟ, ಗದ್ದೆಗಳ ಸುತ್ತಲೂ 
ಮಾಡಿದ ಕಂದಕ; ಕಾಲುವೆ: ನವಗಂಧಶಾಲಿಯ ವನಕೆ ತಳಿಗಳಂ 
ಹೆಣೆನ ಕಪ್ಪಂ' ತೋಡುನೆಸಕದಟ್ಟಳೆಯನಿಕ್ಳುವ (ಸಮ್ಮ ಕೌ. ೧-೨೪); 
ತೋಟದ ಗಡಿ ಕಪ್ಪನಿಂದಂ ತೆಂಕಲು (ಎಕ. ೪1, ಶೃಂಗೇರಿ. ೯-೩೪; 
1757) ; ತೋಟದ ಕಪ್ಪುಗಳಲ್ಲಿಯೂ ಗದ್ದೆಯ, ಒಡಗುಗಳಲ್ಲಿಯೂ 
ನೀರು ಹಸುಳೆಯತೆ ಯಾವಾಗಲೂ ಗಳಹುತ್ತ ತೊದಲುತ್ತ ಪರಿ 
ದಾಡುತ್ತಿತ್ತು (ಕಾನೂರು. ೩೫೭) ; ಬಾಳೆಯ ಗೊನೆಗೆ ಪೆಟ್ಟಾಗಬಾರಜಿಂದು 
ಅನನು ಅದನ್ನು ತೋಟದ ಕಪ್ಪಿನಲ್ಲಿ ಸರಿಯಾಗಿ ಬೀಳುವಂತೆ ಬೀಳಿ 
ಸಿದ್ದನು (ಬಾಳಿವೈ. ೧೦೬). ಕಪ್ಪ: ೧. ನಿಶಿತಚ್ಛನಿ(ತ್ವದಿ)ಯಪ್ಪ 
ಮಣ್ಣುಂ ಕಪ್ಪೆಯುಂ ಕಪ್ಪದಲ್ಲಿರ್ಕು (ಅಟ್ಟಿ ಮ. ೧೧-೧೫); “ಒಮ್ಮೆ 
ಕಪ್ಪದಲ್ಲಿ ಬಿದ್ದುನೊಂದ ಆನೆ ಹೊಸ ಮಣ್ಮಮೇಲೆ ನೆಟ್ಟಿ ಬಾಳೆಗಿಡವನ್ನು 
ಕೆಂಡೊಡನೆ ಅಂಜುತ್ತದೆ” (ನಡೆದಾ. 11, ೧೧೨೫). ಸಿ ಕಪ್ಪು: 
ಎ. ಕರ್ಪನಗುಲ್ಲುಂ ಬಲೆಗಳನೊಡ್ಡಿಯುಂ (ರಾಮಾಶ್ವ. ೮೪-೩) ; ನಮ್ಮ 
ನಾರಾಯಣಯ್ಯ ಕರ್ಪಿನಲ್ಲಿ ಬಿದ್ದ ಆನೆಯ ಹಾಗೆ - ಅಲ್ಲವೆ? (ಬಿಟ್ಟಿ ಜೀ. 
೫೫); ಕುಮರಿ ಬೆಳೆಗೆ ಆನೆಗಳ ಹಿಂಡು ಬಂದು ಹಾನಿಮಾಡಿದಾಗ 
ಕರ್ಪುತೋಡಿಸಿ, ಒಂದಾನೆಯನ್ನು ಹಿಡಿಸಿಯೂ ಬಿಟ್ಟರು (ಕುಡಿಕೂ. ೩೫). 
(ಡೇ. ॥ ತುಳು. ಕಪ್ಪು, ಕರ್ಪು] 


ಕಪ್ಪು "ಕರ್ಪು;' ನೋ. 


ಕಪ್ಪು "ಕಪ್ಪು? ನೋ. 


ಕಪ್ಪು (ನಾ). ೧. ಧ್ವಜ; ಸಂಕೇತ: *ಕಪ್ಪು-ಪಾಲಿ, ಕೇತು, ಧ್ವಜ 


ಲಿಂಗ, ನಿಮಿತ್ತ?” (ನಾಚರಾ. ಕಿ). ೨. ಕವಲು ಇರುವ ಕಂಬ; ಕವೆ. 
(ದೇ. 1 ತಮಿ. ಕಪ್ಪು, ಕಮ್ಬು; ಶುಳು. ಕಪ್ಪು] 
ಕಪ್ಪು, (ನಾ). ಕುಡಿಯಲು ಉಪಯೋಗಿಸುವ ಬಟ್ಟಲು: ಒಂದು 
ಬದಿಗೆ ಸ್ಫೋ, ಕಪ್ಪು, ಬಸಿ, ಮೊದಲಾಗಿ ಚಹದ ಸಾಹಿತ್ಯಗಳು 
ಗುಂಪಾಗಿ ಬಿದ್ದಿವೆ (ತಿಡುಗು. ೪೬); ಅಂತೂ ಈ ಮೌನವನ್ನು ಕಪ್ಪು- 
ಬಸಿಗಳ ನಾದವೇ ಮುರಿಯಿತು (ಅಪನಾ. ೨೪೮). [- ಇಂ. cup] 
ಕಪ್ಪುಕರ್ಣಿ, ಕಪ್ಪುಕುರ್ಣಿ (ನಾ). ಒಂದು ಔಷಧಿಯ ಗಿಡ: ಕಪ್ಪು 
ಕರ್ಣಿ, ಕಪ್ಪುಬೊಬ್ಬಿ (ಮೈಔಗಿ. ೩೨-೬೨೦). ಕಪ್ಪು ಕುರ್ಣಿ : (೪).[?) 
ಕಪ್ಪುಕಾಣಿಕೆ "ಕಪ್ಪಕಾಣ್ಯೆ' ನೋ. 
ಕಪ್ಪುಕುರ್ಣಿ "ಕಪ್ಪುಕರ್ಣಿ' ನೋ. 
ಕಪ್ಪುಕೊರಳ "ಕಪ್ಪುಗೊರಲ' ನೋ. 
ಕಪ್ಪುಗಣ್‌ (ನಾ). ಕಪ್ಪಗಿರುವ ಕಣ್ಣು; ಕಾಡಿಗೆ ಕಣ್ಣು : ನಿಡಿದಾದ 
ಕಫ್ಪುಗಣ್ಮಳ ವಾರನಾರಿಯರು (ಮೋಹತ. ೧೫-೨೬). 
(ಕಪ್ಪು (ಆ ಕರ್ಪು) * ಕಣ್‌] 
ಕಪ್ಪುಗಾಡು (ನಾ). ಕಪ್ಪು ಮುಸುಕಿದ ಕಾಡು; ಕತ್ತಲೆ ತುಂಬಿದ 
ಅಡವಿ: ಕುರುಡುಗತ್ತಲುಳ್ಳ ನಾಡು ಸೂರ್ಯನಿರದ ಕಪ್ಪುಗಾಡು 
ತನ್ನ ಕೊಂದುಕೊಂಬ ಜನ ಭಾವವಿರೆದ ತನನನ (ಮುಕ್ತಕಂ. ೩೧-೧೧). 
[ಕಪ್ಪು (ಆ ಕರ್ಪು) * ಕಾಡು) 
ಕಪ್ಪುಗಾಣಿಕೆ "ಕಪ್ಪಕಾಣೈೆ' ನೋ. 


20 


40 


ಕಪ್ಪುಕಗಂಧ 


ಕಪ್ಪುಗುಐ (ನಾ). ಆನೆಗಳನ್ನು ಹಿಡಿಯುವುದಕ್ಕೋಸ್ಕರ ಮಾಡಿದ 


ತಗ್ಗು: ವಾರಿ, ಗಜಬಂಧನೀ ಆನೆಯ ಹಿಡಿಯಲೋಸ್ಕರ ಮಾಡಿದ 
ಕಪ್ಪು ಗುಲಕಿ ? (ನಾಚೆರಾ. ೧೩೩). [ಕಪ್ಪ * ಕುಟ್ಕಾ] 


ಕಪ್ಪುಗೊರಲ, ಕಪ್ಪುಕೊರಳ, ಕಪ್ಪುಗೊರಳ (ನಾ). ಕೊರಳಲ್ಲಿ 


ಕಪ್ಪು ಗುರುತುಳ್ಳ ವನು; ಕಪ್ಪಾದ ಕೊರಳು ಉಳ್ಳವನು; ನೀಲ 
ಕಂಠ; ಶಿವ: ಕಪ್ಪುಗೊರಲ [ಪಾಕಾಂ ಳ]ನ ಕಣ್ಣೊಳಗೆ ಕಣ್ಣಪ 
ದೇವನು ತನ್ನ ನೇತ್ರವವೊಪ್ಪಲೊಪ್ಪಿಸಲೊಡನೆ (ಬಸಪು. ೧೮-೭೨). 
ಕಪ್ಪುಕೊರಳೆ: ಕಪ್ಪುಕೊರಳನು ವೃತ್ರನಂ ಗೆಲಲು ದೇವೆಂದ್ರಗೊಪ್ಪಿ 
ಕೊಟ್ಟಿನು (ತುರಂಗ. ೫೫-೭). ಕಪ್ಪುಗೊರಳೆ: ಕಪ್ಪುಗೊರಳನ 
ಕರುಣದಿ ಇದನಜಕಿದು ಒಪ್ಪಿ ಹೇಳಿದನು (ಸರ್ವಜ್ಞ. ೧೦೪೨) ; ಆ ಕಪ್ಪು 
ಗೊರಳನಾಣೆ ಊಟಿ ಸಪ್ಪೆಯಾಯಿತೆ (ಸೌಗಂಧಿ. ೧೬-೭). 

(ಕಪ್ಪು (ಆ ಕರ್ಪು) + ಕೊರಲ್‌ + -೪,] 


ಕಪ್ಪುಗೊರಳೆ "ಕಪ್ಪುಗೊರಲ' ನೋ. 
ಕಪ್ಪುದೋಹಿ (ಕ್ರಿ). ೧. ಕಪ್ಪುಬಣ್ಣ ಕಾಣಿಸು; ಕಪ್ಪಾಗು: 


ರಂಜಿಸಿತು ಯವ್ವನದಿರೆವು ನಿಮ್ಮಯ್ಕ್ಯಂದಿರಿಗೆ ಕುಡಿವರಿವ ಮಾಸೆಯ 
ಕಪ್ಪುದೋಜುವ ಬವರಿಗಡ್ಡಗಳ (ತೊರರಾ. ೪-೧-೧). ೨. (ಆಲಂ) 
ಕಳಂಕತಟ್ಟು ; ಕುಂದುಬರು : ಕಪ್ಪುಜೋಜದು ಕಲಿಗಳಿಬ್ಬರ 
ಸುಪ್ರತಾಪಕೆ (ತೊರರಾ. ೪-೪-೨೧) ; ತಪ್ಪದೀ ಯುವರಾಜನಾಡಿದ ಕಪ್ಪು 
ಡೋಅದ ಮಾತು (ತೊರರಾ. ೪-೧೨-೧೨). 

[ಕಪ್ಪು (ಆ ಕರ್ಪು) * ತೋಜ್ಕು (೮ ತೋ್‌)] 


ಕಪ್ಪುನಿ (ನಾ). ಒಂದು ನದಿಯ ಹೆಸರು. ೫ ಈಗಿನ ಕಪಿನೀ: 


ಕಪ್ಪುನಿ ನದೀ ಸಮಾಪೇ (ಮೈಅರಿ. ೧೯೩೬, ೫೩-೨೨; 550 7). 
[ಆ ಸಂ. ಕಹಿನೀ] 


ಕಪ್ಪುಬೊಬ್ಬುಳಿ, ಕಪ್ಪುಬೊಜ್ಳಿ (ನಾ). - ಕಪ್ಪುಕರ್ಣಿ (4). 


ಕಪ್ಪುಬೊಜ್ಬಿ : ಕಪ್ಪುಕರ್ಣಿ, ಕಪ್ಪುಜೊಬ್ಬಿ (ಮೈಔಗಿ. ೩೨-೬೨೦). 
[ಕಪ್ಪು (ಐ ಕರ್ಪು,) * ಬೊಬ್ಬುಳ್ಳಿ (ಆ ಬೊಬ್ಬುಲಿ)) 


ಕಪ್ಪುಬೊಬ್ಬಿ 'ಕಪ್ಪುಬೊಬ್ಬುಳಿ' ನೋ. 
ಕಪ್ಪುರ, ಕಪ್ಪರ, ಕರ್ಪುರ (ನಾ). ಆರತಿಗಾಗಿ ಹೊತ್ತಿಸುವ 


ಸುಗಂಧ ದ್ರವ್ಯ; ಸುವಾಸೆನೆಗಾಗಿ ಉಪಯೋಗಿಸುವ ಕರ್ಪೂರ: 
ಅಡೇಂ ಮಗಮಗಿಸಿತ್ತೊ ಕತ್ತುರಿಯ ಕಪ್ಪೆರದೊಂದು ಕದಂಬ 
ದಂಬುಲಂ (ಪಂಪಭಾ. ೪-೧೦೭) ; ವಸಂತರಾಜಂ ಕತ್ತುರಿಯ ಮಡಿ 
ಯೊಳ್‌ ಕಪ್ಪುರದ ಗಿಡುವನಿಟ್ಟು ಯಾಟಿಳಮನೆತ್ತಿ ಬೆಳೆಯಿಸಿದನೆಂಬಂ 
ತಿರ್ದ ಕರ್ಪೂರ ದ್ರುಮಂಗಳಿಂ (ಗಿರಿಕ. ೨-೭೧ ವ);' ಸಸಿಯ ಶೀತಳ 
ದಂತೆ ಕಪ್ಪುರದೆಸೆನ ಕಂಪುಗಳಂತೆ (ಪ್ರಭುಲೀ. ೨-೧೩); ಕಪ್ಪುಕವು 
ಒಂದು ಜಾತಿಯ ಗಿಡಗಳ ಹಾಲಿನಿಂದ ಆಗುತ್ತದೆ (ಮುಂಬಯಿ. ೪-೭೦). 
ಕಪ್ಪರೈ: ಆಗ ಗೋಸಾನಿಯು ಅವನಿಗೆ... ತೊಲಿ ಕಪ್ಪರ ಹತ್ತೆಂಟು 
ಊದಿನ ಕಡ್ಡಿ... ಇಷ್ಟು ತರಹೇಳುತ್ತಾನೆ (ಕಭಾಗೆ. ೧೨೮) ; ಕಪ್ಪರ 
ಮುಂತಾದ ಸುಗಂಧ ದ್ರವ್ಯಗಳಿಂದಲೂ ಹವೆಯ ದೋಷವು ತಕ್ಕಮಟ್ಟಿಗೆ 
ಕಡಿಮೆಯಾಗುತ್ತದೆ (ಮುಂಬಯಿ. ೫-೧೫೬). ಕೆರ್ಪೆರ: ಮರನನಜಕಿ 
ವಂತು ಬಲ್ಲರೆ ಸಿರಿಖಂಡನನಣ್ಣ ಪಗಿನನಜಕಿವಂತಿರೆ ಕರ್ಪುರಮಂ ಬಲ್ಲೆ 
(ಧರ್ಮಾಮೃ. ೧-೨೦೩); ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪುರದ 
ಗಿರಿಯನುರಿಕೊಂಬಂತೆ (ಮಹಾದೇ. ಕ. ೩೨-೮೭); ಕಂಪಿಡುವ 
ಕರ್ಪುರದ ವೀಳೆಯವಿತ್ತು (ಬಸರ.೩-೮೦); ಕರ್ಪ್ಪುರವನುರಿಯಪ್ಪಿದವೊಲು 
(ಬಸಪು. ೮-೬೦). (ಆ ಸಂ. ಕರ್ಪೂರ] 


1] ಕಪ್ಪುರಗಂಧ (ನಾ). ಕರ್ಪೂರ ಬೆರಸಿದ ಗಂಧ, ಚಂದನ : ಕೆಲರು 


ಕಪ್ಪುರಗಂಧವನುಲೇಪಿಸಿದರಂಗದಲಿ (ನಳಚ.೧-೪೦).[ಕಪ್ಪುರ*- ಗಂಧ] 


1 


ಕಪಫ್ಪುರಗಂಧಿ 


ಕಪ್ಪುರಗಂಧಿ (ನಾ). ಕರ್ಪೂರದ ವಾಸನೆಯುಳ್ಳವಳು: ಸುಗುಣಾ 
ನಿರುದ್ಧಗೆ ಕಪ್ಪುರಗಂಧಿ ಸೇರಿದಳು (ಸೋಹತ. ೪೧-೪೫). 
(೮ ಸಂ. ಕರ್ಪೂರಗಂಧಿ] 
ಕಪ್ಪುರಗಂಪು (ನಾ). ಕರ್ಪೂರದ ಸುಗಂಧ: ಬಾಳದ ತಂಪಿನ ಕಪ್ಪುರ 
ಗಂಡಿನ ನೀರೆ ಜೀವನೆನೀಗೆನೆನಿಸುತಿದೆೇ (ಸಖೀಗೀ. ೧೯-೩೦೯). 
[ಕಪ್ಪರ * ಕಂಪು] 
ಕಪ್ಪುರಗರಡಗೆ (ನಾ). ಕರ್ಪೂರವನ್ನು ಹಾಕಿಡುವ ಪಾತ್ರೆ 
ಭರಣಿ: *ಕರ್ಪೂರಕರಂಡಕ - ಕಪ್ಪುರಗರಡಗೆ? (ಶಮದ. ೨೯೩ 
ಪ್ರಯೋ). [ಕಪ್ಪುರ * ಕರಡಗೆ (ಆ ಕರಂಡಗೆ)] 
ಕಪ್ಪುರದಂಬುಲ'(ನಾ). ಕರ್ಪೂರದ ಪರಿಮಳ ಬೆರೆತ ತಾಂಬೂಲ: 
ಧಾತ್ರೀತಳಮಂ ಬೆಸಕೈೆಸಿಕೊಳ್ಳೊಡಂ ಕಪ್ಪುರದಂಬುಲಮಂ ಮಾಣಡೆ 
ಮೆಲ್ವೊಡಮಳಿಸಿಲ್ಲದೆ ಪೂಜಿಸಿಂದ್ರವಂದ್ಯನ ಪದಮಂ (ಧರ್ಮಾ ಮೃ. 
೬-೧೫೧). [ಕಪ್ಪುರ + ತಂಬುಲ] 
ಕಪ್ಪುರದೀವ (ನಾ). ಕಪ್ಪುರದ ದೀಪ; ಕರ್ಪುರದ ದ್ವೀಪ (?) : 
ಬರ್ಪರ್‌” ಪೋಪರಾರ್ಗಂ ಮನಂಗೊಳಿಸಲ್‌ ಕಪ್ಪುರದೀವವಿಟ್ಟೆ ವಿಡಿ 
ಜಾಗಂ ವಾರನಾರೀಜನಂಗಳೊಳಂದೊಪ್ಪೆ ನೃಪಂಗಲಂಪುವಡೆದತ್ತೆತ್ತಂ 
ಬಸಂತೋತ್ಸವಂ (ಶಾಂತಿಪು, ೮-೭೫). 
[ಕಪ್ಪುರ * ದೀವ?) 
ಕಪ್ಪುರಬೆಂಡೆ (ನಾ). ಒಂದು ಬಗೆಯ ಸಸ್ಯ: *ಕಟುಕಿಫಲರಾಜ: 
ಕಪ್ಪುರ ಬೆಂಡೆ” (ಓಷಧಿ. ೨೭), (ಕಪ್ಪರ + ಬೆಂಡೆ) 
ಕಪ್ಪುರವಚ್ಚ (ನಾ). ಕಪ್ಪುರದ ತೊಡುಗೆ, ಲೇಪನ (7): 
ಅಮರ್ಚುವ ಕಪ್ಪುರವಚ್ಚವಾಗಳುಂ ಪೂಸುವ ಚಂದನಂ ಜಿಸುಪನಾಜ್‌ಸ 
ಲಾಜವೆ ಸತ್ಯ ಭಾಮೆಯಾ (ಜಗವಿ. ೧೧-೨೦). 
[ಕಪ್ಪುರ * ಪಚ್ಚು] 
ಕೆಪ್ಪುರವಟ್ಟು (ನಾ). ಕರ್ಪೂರದ ಹಳಕು, ಬಟ್ಟು, - ಬಿಲ್ಲೆ : 
ಜಡೆಗೆ ಪೂಸಿದರು ಕತ್ತುರಿ ಕಮ್ಮಲರ್ಗಳ ಬಿಡಯವಿಲ್ಲದೆ ಕೇವಣಿಸಿ ತಡೆ 
ಯದೆ ಕಪ್ಪುರನಟ್ಟುಗಳನು ಶಿರದೆಡೆಯಲ್ಲಿ ನೆಲೆಗೊಳಿಸಿದರು (ನೋಹತ. 
೧೪-೪೪). [ಕಪ್ಪರ + ಬಟ್ಟು (ಆ ಬಟ್ಟ,)] 
ಕಪ್ಪುರನರ್ಷ (ನಾ). ಒಬ್ಬಾತನ ಹೆಸರು; ಒಂದು ಬಿರುದು (?) : 
ವಾದ್ಮವಿದ್ಯಾಥರ[ನೊ]ಳೃರಸಂಕ[ಶಂಕ]ರಂ. ಕಪ್ಪು ರ ವರ್ಷಕ್ರಿಪಗೆ 
ನೆಗರ್ದ್ವನೆಜಗ ಮಹೀಶ'(ಸೌಇಇ. ೫೫, ೫೦-೧೫; ?). 
[ಕಪ್ಪುರ * ವರ್ಷ] 
ಕಪ್ಪುರವಳಿಕು "ಕಪ್ಪುರವಳುಕು' ಹೋ. 
ಕಪ್ಪುರವಳುಕು, ಕಪ್ಪುರವಳಿಕು, ಕಪ್ಪುರವಳ್ಳು (ನಾ). ಕಪ್ಪುರದ 
ಹಳುಕು; ಕರ್ಪೂರದ ಹರಳು : ಅಮರ್ದಿಂದೆ ತೊಯ್ದು ಕಪ್ಪುರವಳು 
ಕಿಂದಜಂ ಕಡೆದು 'ಕಂಡರಿಪಂ ವಲಮೆನ್ನ್ನ ನಲ್ಲಳಂ (ಪಂಪಭಾ. ೫-೧೬); 
ಅರೆದೊಡೆ ಸೌಧಸಂತತಿಗೆ ಪಾಲ್ಸೊದೆಯಪ್ಪ ಕಟಲ್ಪಿ ಕೂಡೆ ಕಪ್ಪುರ 
ವಳುಕಪ್ಪಗುರ್ವನೊಳಕೊಂಡುದ್ರು ಚಂದ್ರಿಕೆ ಸಾಂದ್ರ ಭಾವದಿಂ (ಜಗವಿ. 
೧೬-೧೦೯) ; ತಿಂಗಳಿ ತಿರುಳ ಪುತ್ರಿಕೆಯೊ ಕಪ್ಪುರವಳುಕಿನಲಿ ಬಿದಿ 
ಕಡೆದು ತಿದ್ದಿದ ಸಾಲಭಂಜಿಕೆಯೊ (ಸಾಳ್ವಭಾ. ೨೦-೪೫). ಕಪ್ಪುರ 
ವಳಿಕು : “ತವಲಾಯಿಯೆ ಕಪ್ಪುರವಳಿಕು ಜಗದಿ? (ಕವಿಕಂ. ೨೪೭); 
ಕಪ್ಪುರವಳಿಕಿನಳವಟ್ಟಿ ಜಗಲಿಗಳ ಮೇಲೆ ಪಸರಿಸಿದ ಕುಸುಮದೆಸೆಲ 
ಪಸೆಗಳೊಳಂ (ಚಂದ್ರಪು. ೭-೯೫ ವ). ಕಪ್ಪುರವಳ್ಳು: ಪರೆದುಗುವ 
ಪಂಚರೆತ್ಸದೆ ಪರಲ್ಲಳುದಿರ್ದೆಸೆಯೆ ಸೌಧದೊಳೆ ಕೆದಆದ ಕಪ್ಪುರವಳ್ಳು 
ಗಳೆಸೆಯೆ (ಪಂಪಭಾ. ೩-೪೯). [ಕಪ್ಪುರ* ಪಳುಕು] 
ಕಪ್ಪುರವಳ್ಳು, ಕಪ್ಪುರವಳುಕು' ನೋ. 


೧೫೦೫ 


20 


25 


40 


45 


ಕಪ್ಪುನೀಳ್‌ 


ಕೆಪ್ಪುರವಳ್ಳಿ, ಕಪ್ಪರಳ್ಳಿ, ಕರ್ಪುರವಳ್ಳಿ (ನಾ). ೧. ಕಪ್ಪುರದ 
ಬಳ್ಳಿ: * ಪಾಸಾಣಭಿತ್‌ - ಹಿಟ್ಟಳಿಕ, ಕಪ್ಪುರವಳ್ಳಿ ? (ಓಷಧಿ. ೯೫). 
೨. ಕಪ್ಪುರದ ಪರಿಮಳವುಳ್ಳ ವೀಳೆಯದೆಲೆ; ಸಾಂಬ್ರಾಣಿಯೆಲೆ : 
ಆಡಸಿದ ಪಾರಿಜಾತಕದ ಕಪ್ಪುರೆವಳ್ಳಿಯ ನೇಲನತ್ತಿಯಾಯ್ಡಡಕೆಯ 
ಭೀಮಸೇನಿಕದ . ತಂಬುಲದಿಂ (ಶಾಂತಿಪು. ೧೦೫೯೫) ; ಕಪ್ಪುರೆವಳ್ಳಿಯ 
ಬಿಳಿಯೆಲೆಯ ವೀಳೆಯುಮಂ (ಕಾದಂಉ. ೧೮೮); ಎಳೆ ಅಡಕೆಯ 
ನಿಂಪುಳ್ಳ ನನೊಪ್ಸುನ ಕಪ್ಪುರವಳ್ಳಿಯ ಬಿಳಿಯೆಲೆಯನೊಲ್ಲು ಮೆಲ್ಡರ್‌ 
ಸತಿಯರ್‌ (ಪಾಶ್ವಪು. ೯-೩೬). ಕಪ್ಪರಳ್ಳಿ: ೧. ಕರ್ಪೂರದ ಗಿಡ 
ಕಪ್ಪರಳ್ಳಿ (ಮೈಣಗಿ. ೭-೧೧೪). ಕರ್ಪುರವಳ್ಳಿ : ೧. ಚಂದನವೃಕ್ಷಮಂ 
ಪುದಿದ ಕರ್ಪುರವಳ್ಳಿವೊಲ್‌' (ಕಾಂತಿಪು. ೯-೫೯). (ಕಪ್ಪುರ + ಬಳ್ಳಿ] 

ಕಪ್ಪುರವಣಕೆ (ನಾ). ಕರ್ಪೂರದ (ಹಳುಕುಗಳ) ಮಳೆ: ಕರತಳವಾರಿ 
* ಕೃಷ್ಣನ ಮೇಲೆ ಪೊದಟ್ದುದಂದು ಕಪ್ಪೈರವಲ್‌ ಯಂತಿರಾಲಿವಟ್‌ 
ಯಂತಿರೆಲರ್ವಟಕಿಯಂತಿರೆತ್ತಲುಂ (ಜಗವಿ. ೧೪-೯೮). 

[ಕಪ್ಪರ + ಮಣಕ] 

ಕಪ್ಪುರವಾಳೆ, ಕಪರಬಾಳೆ, ಕರ್ಪುರವಾಳೆ (ನಾ). ಒಂದು ಬಗೆಯ 
ಬಾಳೆ: ಕಪ್ಪುರೆವಾಳೆ ಕ್ರಮುಕ ಜಂಬೀರಗಳೊಪ್ಪುವ ಪಲಸ ರಸಾಲ 
»* * ಮೊದಲಾದೆ ನಾನಾ ತರು ತಪ್ಪಲೊಳೆಸೆವುವು (ಕಂನವಿ, ೨-೩೨); 
ಎಲೆ ಉತ್ಪಳಿಕೆ, ಕಪ್ಪುರವಾಳೆಯ ರನ್ನದ ಜಗತಿಯನು ತಾವರೆಯ ಹೂನಿ 
ನಿಂದ ಗುಡಿಸು (ವಚಕಾ. ೫೦). ಕಪರಬಾಳೆ : “ಒಳ್ಳೆಯ ಕಪರಬಾಳೆ 
ಹಣ್ಣು ವೆಂಕಮ್ಮ . . . ದೇವರೆ ಪ್ರಸಾದೆ ಬೇಡ ಎನ್ನಬೇಡಿ * (ಸದ್ಮಸ. 
೨೫೫). ಕರ್ಪುರವಾಳೆ : ಬೆಳೆದ ಕರ್ಪುರವಾಳೆಯಲರ್ದ ಕುಂಕು 
ಮದಾ ಪುರಗಾಡು (ಶ್ರೀಪಾಲ. ೧೨-೩). 

[ಕಪ್ಪರ + ಬಾಳ್ಗೆ (ಆ ಬಾಟ್‌)] 

ಕಪ್ಪುರವೀಳೆಯ (ನಾ). - ಕಪ್ಪುರದಂಬುಲ: ಆಳ ಟೋಳ್ಳಿಸಿದನು 

ಕಪ್ಪುರನೀಳೆಯವ ಹಾಯ್ಯಿದನು (ಕುವ್ಯಾದ್ರೋ. ೧೫-೪೭). 
[ಕಪ್ಪುರ + ವೀಳೆಯ] 

ಕಪ್ಪುರಶುಂಠಿ, ಕರ್ಪುರಶುಂಠಿ, ಕರ್ಪುರಸುಂಟಿ.(ನಾ). ಸುಗಂಧದ 
ಶುಂಠಿ, ಸುಗಂಧದ: ಬೇರು: ಚರ್ಮರೋಗಕ್ಕೆ ಕಪ್ಪುರಶುಂಠಿ 
ಯನ್ನು ತೇದು ಹಚ್ಚು ವರು" (ರೂಢಿ). ಕರ್ಪುರಶುಂಠಿ: “ವನಿತೆ 
ಷಡ್ಡ )ಂಥಿ ಕರ್ಪುರಶುಂಠಿ ಕೌಂಡೆ ಕುಂಡಿನಿಯಕ್ಕು? (ಮಂಗರಾ. ೪೧-೩೩); 
ಕರ್ಪುರಶುಂಠಿ, ಗೋರಟಿ... ಕಷಾಯವ ಕಾಸಿ (ವೈದ್ಯಸಾ. 1, ೧೭೬). 
ಕರ್ಪ್ರರಸುಂಟಿ: (ಕ). [< ಸಂ. ಕರ್ಪೂರಶುಂಠೀ] 

ಕಪ್ಪುರಸೆಟ್ಟಿ (ನಾ). ಒಂದು ಬಗೆಯ ಪಕ್ಷಿ: ಗೌಜು ಕರ್ಕಟ ಕಪ್ಪುಕೆ 
ಸೆಟ್ಟಿ ಚೆಲುವ ಬೆಳವ ಕುಕ್ಕಟಗ. ಕಲುಕುಟುಕಾದಿ ತೋಟದ ಪಕ್ಚಿಗಳ 
ಕೊರಲುಲುಹಾದುದಾ ತಪೋವನದಿ (ಮೋಹತ. ೭-೧೭). ([?) 

ಕೆಪ್ಪುರಾಳೆ (ನಾ). ಕರಿಯ ಬಣ್ಣದ ರಾಳ, --ಕಲ್ಲರೆಗು: “ನುಣು 
ಪಾಗಿಯೂ ಗಟ್ಟಿಯಾಗಿಯೂ ಒಡೆಯುವ ಸ್ವಭಾವವುಳ್ಳ ದ್ದಾ ಗಿಯೂ 
ಇರುವ ಕಪ್ಪನೆಯ ಒಂದು ರಾಳಸದಾರ್ಥ ; ಕಲ್ಲರಗು: ಕಪ್ಪುರಾಳ 
(Asphalt. ಇಂಕನಿ), [ಕಪ್ಪು (< ಕರ್ಪು) + ರಾಳ) 

ಕಪ್ಪುವಡೆ (ಕ್ರಿ). ಕಪ್ಪುಬಣ್ಣವಾಗು; ಕರಿದಾಗು: ಮೈಯ ಗೌರ 
ಕಾಂತಿ ಕಪ್ಪುವಡೆಯಹತ್ತಿದೆ (ಮೂರುದಾ. ೬೮). 

[ಕಪ್ಪ್ನ (೬ ಕರ್ಪು) * ಪಡೆ] 

ಕಪ್ಪುವೀಳ್‌ (ಕ್ರಿ). ಸಿಕ್ಕಿಬೀಳು; ಬಲೆಬೀಳು (?): (ಕಪ್ಪುನಿಳ್ನ 
ಆಕ್ರೋಶದಿಂದ) ಆಗಲಯ್ಮಾ, ಆಗಲಿ. . . ಹಾಳಾಗಿಯೇ ಹೋಗುತ್ತೇವೆ 
(ಬೆಟ್ಟೆ ಅ. ೧೪೮-೧೨). 

[ಕಪ್ಪು * ಬೀಳ್‌; (ಆ ಬೀರ್‌) 


ಕಪ್ಪುಸಂತೆ 


ಕಪ್ಪುಸಂತೆ (ನಾ). ಕಳ್ಳಸಂತೆ ; ಕಾಳಸಂತೆ; ಕದ್ದುಮುಚ್ಚಿಟ್ಟು 
ಕೊಂಡು ಹೆಚ್ಚಿನ ಬೆಲೆಗೆ ವ್ಯಾಪಾರ ಮಾಡುವಿಕೆ: ಒಂದಕ್ಕೆರಡು 
ಕೊಟ್ಟಾದರೂ ಕಪ್ಪುಸಂತೆಯಿಂದ ತಂದೇ ತರುತ್ತಾರೆ (ಸಂಚಭ. ೪೧). 
"ಕಾಳಸಂತೆ? ಪರಾ. (ಕಪ್ಪ (ಆ ಕರ್ಪು;)* ಸಂತೆ) 
ಕಪ್ಪುಹಣ (ನಾ). ಕಳ್ಳ ವ್ಯಾಪಾರದಿಂದ ಬಂದ ಹಣ; ಮೋಸದಿಂದ 
ಸಂಪಾದಿಸಿದ ಹೆಣ: ಜೀಶದಲ್ಲಿ ಕಪ್ಪುಹಣ ಹೆಚ್ಚಾಗಿದೆ (ರೂಢಿ). 
[ಕಪ್ಪು (ಆ ಕರ್ಪು) * ಹಣ (೮ ಪಣ,)] 
ಕಪ್ಪುಹಲಗೆ: (ನಾ). ಸೀಮೆಸುಣ್ಣ ದಿಂದ ಬರೆಯಲು ಬರುವಂತೆ 
ಸಿದ್ಧಪಡಿಸಿದ ಕರಿಯ ಬಣ್ಣದ ಫಲಕ; ಬೋರ್ಡು: ಕಪ್ಪುಹಲಗೆಯ 
ಒಂದು ಕಡೆ ಸಾರಾಂತವನ್ನ್ನಗಿ ಬರೆಯಬೇಕು (ಶಿಕ್ಷದ. ೨೨೫); ಒಂದು 
ಕಪ್ಪುಹಲಗೆ (Black 6೩೯6) ಯನ್ನು ಒದಗಿಸಿದರೆ ಅವು ಅದರ ಮೇಲೆ 
ತಮಗೆ : ತೋರಿದ್ದ ನ್ನೆಲ್ಲ'ಬರೆದು ಸಂತೋಷಪಡುವುವು (ಗೃಹವಿ. ೧೪೦). 
[ಕಪ್ಪ (ಇ ಕರ್ಪ್ಪು,) ಹಲಗೆ (ಆ-ಪಲಗೆ)) 
ಪ್ಪ; (ನಾ). ಸಾಮಾನ್ಯವಾಗಿ ನೀರಿನಲ್ಲಿ ಇರುವ ನಾಲ್ಕು ಕಾಲಿನ 
je ಣಿ; ಮಂಡೂಕ; ಭೇಕ: ಕಪ್ಪೆಗಳುಮೆಸಡುಗಳುಮಿಲಿಗಳು 
ಮೊಂತಿಗಳುಂ ಮೊದಲಾಗೊಡೆಯ ಜೀವರಾಶಿಗಳಂ ಕೊಂದು ತಿನ್ಬೆ 
ಯಾದಯ್‌' (ವಡ್ಡಾರಾ. ೧೪೦-೪); ಪಾವಿಲ್ಲದೆಡೆಯೊಳ್‌ ಕಪ್ಪೆ ಗಳ್‌ ತಮ್ಮ 
: ಗೆಜಣ್‌ ಗಜಜಸಾಗಿರ್ಪುವು (ಧರ್ಮಾಮೃ. ೧-೧೭೪); ಬಾವಿಯ `ಶಪ್ಪೆ 
ಸಮುದ್ರಮಂ ಮೆಚ್ಚದಂತೆ ಚಾ ೧೮೭-೫ ವ); ಅಂಜುವರ ಮೇಲೆ 
ಕಪ್ಪೆಯಂ  ಬಿಸುಟಿರೆಂಬಂತೆ (ಪುಣ್ಯಾಸ್ರ. ೧-೫೪ ವ); ಕಲ್ಲಿನೊಳಗೆ 
ಇರುವ ಕಪ್ಪೆಗೆ ಆಲ್ಲಿ ಉದಕ Rs gS Ry ; ಕಪ್ಪೆ 
ತಕ್ಕಡಿಗೆ ಹಾಕಿದಂತೆ (ಗಾದೆ). 
[ಜೀ.॥ ತುಳು, ಕೊಡ. ಕಪ್ಪೆ ; ತೆಲು. ಕುವಿ. ಕಪ್ಪ ; ಗೊಂಡಿ. ಕಪ್ಪೆ) 
ಪ್ರೈ (ನಾ). (ಉಕ) ಬೀಗ; ಕೀಲಿ : ಮನೆಗೆ ಕಪ್ಪೆ ಹಾಕಿದೆ (ರೂಢಿ). [2] 
ಸ "ಕಪ್ಪ? ನೋ. 
ಕಪ್ಪೆ 'ಅರಭೆಟ್ಟಿ (ನಾ). ಒಬ್ಬಾತನ ಹೆಸರು : ಕಪ್ಪೆ ಅರಭಟ್ಟನ್‌ ಶಿಷ್ಟಜನ 
'ಪ್ರಿಯನ್‌ ಗ್ರ ೫, ೬೧೧೧ 7ನೆಯ ಶತ). [ಕಪ್ಪೈ * ಅರಭಟ್ಟ?) 
ಕಪ್ಪೆಕೀಲಿ (ನಾ). (ಉಕ) ಕೊಂಡಿಯ ಬೀಗ, ಕೀಲಿ. 
[ಕಪ್ಪೆ * ಕೀಲಿ) ' 
ಕಪ್ಪೆಕುಪ್ಪುಳು (ನಾ). ಒಬ್ಬನು ಬಾಗಿ ನಿಂತು ಇನ್ನೊಬ್ಬನು ಅವನ 
ಮೇಲೆ ಕೈಯೂರಿ ಕಪ್ಪೆಯಂತೆ ಜಿಗಿಯುವ ಆಟ. 
(ಕಪ್ಪೆ, * ಕುಪ್ಪುಳು] 
ಕಪ್ಪೆಕುರ (ನಾ). ಕಪ್ಪೆಯಾಕಾರದ ಕುರು (8). [೬ ಕಪ್ಪಕುರು] 
ಕಪ್ಪೆಕೆಮ್ಮು (ನಾ). ನಾಯಿಕೆಮ್ಮು; ಕೋಡಗ ಕೆಮ್ಮು: ಮಕ್ಕಳ 
ಕಪ್ಪೆಕೆಮ್ಮಿಗೆ- ತುಲಸಿ ಎಲೆಯ ರಸ ಒಂದು ಚಮಚೆಗೆ ಮೂರುಕಾಳು 
ಮೆಣಸಿನಪುಡಿ ಹಾಕಿಕೊಡುವುದು (ಮನೆಮ. ೨೪). [ಕಪ್ಪೈ? * ಕೆಮ್ಮು) 
ಕಪ್ಪೆಗಲ್‌ (ನಾ). ಒಂದು ಊರಿನ ಹೆಸರು: ಆನೆಯೂರ್‌ ಉತ್ತರ 
ಸ್ಮಾಮ್‌ ದಿಸಿ ಕಪ್ಪೆಗಲ್ಲೆ ಇನ್ನುಪೋಗಿ ರಾಜಂಗಾಚನೆ (ಮೈಳರಿ. ೧೯೩೯, 
೧೧೨೧೨) 1)... [] 
ಕಪ್ಸೆಗೂಂತು (ನಾ). ಕಪ್ಪೆ ನೆಗೆತ; ಕಪ್ಪೆಯಂತೆ ಕುಪ್ಪುವುದು (?) : 
'ಮದನದೆ ಶೈ ರಿಯನಾಂತು ಪೊಯ್ಕೆ ಜಯಶೀಲಂ ವಿಷ್ಣು ವಿದ್ವಿಷ್ಠ ಕೈನುರ್ಬ್ಬಿದ 
ಕತ್ತಾಜದೆ ಪಾಜಕಿ ಬಿಳ್ನ ತನಿಗಂಪಂ ಕಪ್ಪೆಗೂಂತಿಕ್ಕು ತಿರ್ದ್ಹುದು ವೀರ 
` ರ್ಕ್ಯಳ ಬಿಳ ತೋಳ್ವಿಡಿದೆ. ಖಳ್ಗಂ ಫೊಯ್ವ ಸೂಳ್ಡೋಜಟುತಿರ್ದ್ದುದಿದೇ 
ನಮ್ಮ ತಮಾಯ್ಕೊ ವೀರವಿಭವಂ 'ಸಂಗ್ರಾ ಮ ರಂಗಾಗ್ರದೆೊಳ್‌' (ಎಕ.೪, 
Wh ೧೭೧-೧೬, 1160; ಶಾಪಮಂ. ೬೧೬, ಕೊಲಿ. 
(ಕಪ್ಪೆ * ಗೂಂತು, P ತಮಿ. ಕೂತ್ತು'- ಕುಣಿತ] 


೧೫೦೬ 


ಶ್ರಿ 


- 
ಎ 


13 


28 


30 


33 


| ಕಫಣಿ (ನಾ). ಮೊಳಕೈ. 


ಕಫನಿ 


ಕಪ್ಪೆಗೂಡು (ನಾ). ಹಸಿಮಣ್ಣಿನಲ್ಲಿ ಕಾಲನ್ನಿಟ್ಟು ತಟ್ಟ, ಆಮೇಲೆ 
ಕಾಲು ಹೊರಕ್ಕೆಳೆದುಕೊಂಡು ಫೊಳ್ಳಾದ ಆ ಆಕೃತಿಯನ್ನು ಮನೆ 
ಯಂತೆ ಸಿಂಗರಿಸಿ ಆಡುವ ಮಕ್ಕಳಾಹಿಕೆ ; ಗುಬ್ಬಿಗೂಡು (ಉಳ್ಳ) : 
ಕಪ್ಪೆ ಗೂಡು ಕಟ್ಟುವುದು, ಜಾರುಗುಪ್ಪೆ ಆಡುವುದು, ಓಡುವುದು - ಇವೇ 
ಮುಂತಾದವುಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕು (ಶಿಕ್ಷಣ. ೧೦೮). 
[ಕಪ್ಪೈ * ಗೂಡು] 
ಕಪ್ಪೆಗೋಲು (ನಾ). ಕಪ್ಪೆ, ಎಡಿ ಮೊದಲಾದುವನ್ನು ಹಿಡಿಯುವ 
ಒಂದು ಸಾಧನ (?): ಆ ಹಳ್ಳದಾಗೆ ಒಂದೆರಡು ಕಾರೇಡಿ 
ಹಿಡುಕೊಂಡು ಬರಾನ, ಕಪ್ಪೆ ಗೋಲು ಹಾಕಿ (ಮಲೆಮ. ೧೩೪): ` 
(ಕಪ್ಪೆ, * ಕೋಲು (ಆ ಕೋಲ್‌,)] 
ಕಪ್ಪೆಚಿಪ್ಪು (ನಾ). ಒಂದು ಬಗೆಯ ಜಲಜಂತುವಿನ ಇಬ್ಭಾಗವಾದ 
. ಚಿಪ್ಪು; ಪ್ರತಿಭಾಗವೂ ಒಳಭಾಗದಲ್ಲಿ ತಗ್ಗಾಗಿ ಹೊಳಪುಳ್ಳ 
ದಾಗಿರುವ ಚಿಪ್ಪು: “ಅಬ್ಧಿಕೋಣಾ ಕಪ್ಪೆಚಿಪ್ಪು ” (ಅಕಾನಿ. ೧-೧೭) ; 
ಕಪ್ಪೆಚಿಪ್ಪಿಗೆ ಸಮಾನವಾದ ಸುಳಿಯು ಶುಕ್ತಿಯೆನಿಸಿಕೊಂಬುದು (ಸೌಗಂಧಿ. 
೩೧೪-೭) ; ಇಜ್ಜಲನ್ನು ತೇದು ಆ ಕಪ್ಪ ಸನ್ನು ಒಂದು ಕಪ್ಪೆಚಿಸ್ಪಿಗೆ ಬಳಿ 
ದಿಟ್ಟುಕೊಂಡಿದ್ದಾರೆ (ಬಾಣಆ- ೫೨). [ಕಪ್ಪೆ * ಚಿಪ್ಪು(ಆ ಸಿಪ್ಪು)] 
ಕಪ್ಪೆ ಬೀಗ (ನಾ). = ಕಫ್ಸೆ ಕೀಲಿ ($9). [ಕಪ್ಪೆ - ಬೀಗ] 
ಕಪ್ಪೆ ಬೈಸಣಿಗೆ (ನಾ). ಇಪ್ಪ ಯಂತೆ ಕುಳಿತುಕೊಳ್ಳುವುದು (?): 
PSE ಭೂಮಿಯಲ್ಲಿ ಹಸ್ತಗಳನ್ನು ಹ ಗಿ ಊರಿ 
ಕೊಂಡುಯೇಳುವಾಗೆ ಪಾದೆಗಳ ಹಿಂದಕೆ ತೆಗೆವದೂ ಆವದುಂಟು ಅದು 
ಕಪ್ರೈಬೈಸಣಿಗೆಯೆಂದು ತಿಳಿಯಲ್ಪಟ್ಟತು (ಖಡ್ಗಟೀ, ೪-೬೦). 
[ಕಪ್ಪೆ * ಬೈಸಣಿಗೆ] 
ಕೆಪ್ಪೆಯಸೊಪ್ಪು (ನಾ). ಒಂದು ಬಗೆಯ ಸಸ್ಯ: 
ಕಪ್ಪೆಯ ಸೊಪ್ಪು” (ಓಷಧಿ. ೧೧೯). 
[ಕಪ್ಪೆ ? 4 ಸೊಪ್ಪು] 
ಕಪ್ಪೆಕೊಟ್ಟ ಗಿಡ (ನಾ). ಒಂದು ಜಾತಿಯ ಗಿಡ: ಕಾಡುಕಡಲೆ, ಕಪ್ಪೇ 
ಕೊಟ್ಟೀಗಿಡ (ಮೈಡಿಗಿ. ೫೨-೧೦೪೪). 
(ಕಪ್ಪೈ * ಕೊಟ್ಟ + ಗಿಡ (ಆ ಗಿಡು)] 
ಕಪ್ಪೆಹುಣ್ಣು (ನಾ). ಅಂಗೈೆಯಲ್ಲಾಗಲೀ ಹಿಮ್ಮಡಿಯಲ್ಲಾಗಲೀ 
'ಅಿಗುವ ಓಂದು ಬಗೆಯ ಹುಣ್ಣು (1). 
(ಕಪ್ಪೇ? * ಹುಣ್ಣು (ಆ ಫುಣ್‌)] 
ಕಸ್ಸೇಜು "ಕರ್ಪೇಟು? ಸೋ 
ಕಫ (ನಾ). ೧. ಶರೀರದಲ್ಲಿರುವ ಮೂರು ಧಾತುಗಳಲ್ಲಿ ಒಂದು: 
ಪದದಿಂ ನಾಭಿವರಂ ವಾತದ ತಾಣಂ ನಾಭಿಯಿಂದುರಂಬರೆಗಂ ಪಿತ್ತದ 
ತಾಣಮುರದಿನಾ ಮಸ್ತದವರೆಗಂ ಕಫ [ಪಾಠಾಂ. ಖಪ]ದತಾಣಮಕ್ಕುಂ 
(ಲೊೋಲಕೋಪ. ೯-೨); ಕಫಸಿತ್ತಸಸರಿನ್ನುತಜರಾಮರಣ ಕಾಲ 
ಚಕ್ರಾಗ್ನಿಯಲ್ಲೀ (ವೀಕೈಪು. ೪-೨೧-೫೦). ೨. ಕೆಮ್ಮಿದಾಗ ಉಗುಳಿ 
ನೊಡನೆ ಹೊರಬೀಳುವ ಶ್ಲೇಷ್ಮ: ಎರಡೂ ಶ್ವಾಸಕೋಶಗಳಲ್ಲಿ ಕಫ 
ಕಟ್ಟಕೊಂಡಿತ್ತು (ಮನೋನಂ.. 3. ೩. ಗೂರಲು 'ಶೋಗ; ದಮ್ಮು: 
ಕಟುಕತ ತ್ರಯದಿಂದಲ್ಲದೆ ಮಧುರಪ್ರಯೋಗದಿಂ ಕಫಮನಾವನುಪಶಮಿ 
ಯಿಸಿದಂ (ಪಾರ್ಶ್ವ ಪು. ೨-೪೨); ರೋಗಾದ್ರಿಯ ಹೊಡೆ ಭಸ್ವಾಖ್ಮದಿ 
ಕಫರೋಗನನುರುಹದಆಕಿಂ (ಕಲ್ಕಾ ಣೇ. ೩೩); ಕಫ ಕೆಮ್ಮು ದಮ್ಮು 
ಹತ್ತುವದು ಮುಂತಾದ ಸರ್ವಲಕ್ಷಣಗಳು ಯಾವನಾದರೊಬ್ಬನಲ್ಲಿ 
ತತ್ಕಾಲಕ್ಕೆ ಕಂಡು ಬರದಿದ್ದರೂ (ಬ್ರಹ್ಮಜೀ. ೨೮). [ಸಂ.) 


(ಸಂ. 


*ಮುಲಶುಕ್ತಿ - 


ಕಫನಿ "ಕಪನಿ' ನೋ. 


ಕಫಿ ೧೫೦೭ 


ಕಫಿ (ಗು). ಕಫ ಹೆಚ್ಚಾದ; ಕಫ ರೋಗದಿಂದ ಬಳಲುವ. 
[೮ ಸಂ. ಕಫಿನ್‌] 

ಕಫೋಣಿ (ನಾ). - ಕಫಣಿ. (ಸಂ. 

ಕಬಂಧ (ನಾ). ೧. ಅಟ್ಟಿ ; ತಲೆಯಿಲ್ಲದ ದೇಹ; ಮುಂಡ: “ಅಟ್ಟಿ 
ಕಬಂಧಮೆನಿಕ್ಳುಂ? (ಕವಿಕಂ. ೧೩೨); ಸ್ವಯಂಪ್ರಭಗೆ ತ್ರಿಸೃಸ್ಮನಶ್ವ 
ಗ್ರೀವನ ಕಬಂಧಮಂ ಸುಟ್ಟ ತೋಟ (ಶಾಂತಿಪು. ೫-೬೩ ವ); ದ್ವಿಟ್‌ 
ಕಬಂಧಾಳಿ ಭೂಚಕ್ರವನೆತ್ತಂ ತೀವುವನ್ನಂ ಮುರಹರನಿಸುತಿರ್ಜಂ (ಜಗವಿ. 
೧೫-೨೫) ; ಅನನೀಪಾಲಕನನಸಅಸಿದೆನು ಕಳನೊಳು ಸಾಲ' ಹೆಣಹೊಟ್ಟಲ 
ಕಬಂಧದ ರುಧಿರ ಪೂರದಲಿ (ಕುವ್ಶಾಗ. ೪-೨೭) ; ಪರಕಬಂಧಸಂಸಕ್ತ 
ಸರಕ್ತಶಿಳೀಮುಖಮಿಳಿತಮಾಗಿಯುಂ (ರಾಜಕೇ. ೮-೧೧೮ ವ). 
೨. ನೀರು. ೩. ಮೋಡ. ೪. ರಾಹು, ೫. ರಾಮನಿಂದ 
ಕೊಲ್ಲಲ್ಪಟ್ಟ ರುಂಡವಿಲ್ಲದ ಒಬ್ಬ ರಾಕ್ಷಸ: ಕಂಡರು ಭೈರವಾಡಂ 
ಬರದ ಘೋರ ಕಬಂಧರಕ್ಕಸನ (ತೊರರಾ. ೩-೧೨-೧೩) ; ಪಥದೊಳ್‌ 
ಕಬಂಧನಂ ಕೊಂದು... ಕಾಕುತ್ಸನು (ಜೈ ಮಿ ಭಾ. ೧೮-೫); 
ಕಬಂಧನಂ ಕಂಡೊಡನೆ ನಡುಗಿದುದು ತನು ತಪನಳುಲಗೆ (ಶ್ರೀರಾಮಾ. 
೨೬೪-೪೯). (ಸಂ. 

ಕಬಂಧಕ (ನಾ).- ಕಬಂಧ ೫: ಎಚ್ಚರು ಕೈಗಳನು ಕಳಚಲು ಕಬಂಧಕನ 
(ತೊರರಾ, ೩-೧೨-೧೭). [೫೦.3 

ಕಬಂಧನಾಟಕ (ನಾ). ಮುಂಡದ ಕುಣಿತ್ಯ ನೃತ್ಯ: ಸ್ಫುರಿತ 
ಶರನಿಕರಪಾತಿತನರೋತ್ತಮಾಂಗಂ ಕಬಂಧನಾಟಕರಂಗಂ ಸ್ಫುರಿತ 
ನವರುಧಿರ ರಂಗತ್ತರೆಂಗಮೊಪ್ಪಿದುದು ವೀರಭಟರಣರೆಂಗಂ (ಪಂಫಭಾ. 
೧೩-೩೭). [ಕಬಂಧ * ನಾಟಕ] 

ಕೆಬಕ್ಕನೆ "ಕವಳ್ಳುನೆ? ನೋ. 

ಕಬಚ (ನಾ). ೧. ಕವಚ (8). ೨. ಮೇಲಂಗಿ: ವಾಲಗ ಊದು 
ತ್ತಿದ್ದವರು. . , ಹೊಸದಾಗಿ ತೋರುತ್ತಿದ್ದ ಕರಿಗೀರಿನ ಕಬಕ ಹಾಕಿದ್ದರು 
(ಮಲೆಮ. ೬೩೬). [< ಸಂ. ಕವಚ] 

ಕಬಜಾ "ಕಬಜೆ' ನೋ. 

ಕಬಜೆ, ಕಬಜಾ, ಕಬ್ಬಾ, ಕಬ್ಬೆ (ನಾ). ಸ್ವಾಧೀನ; ವಶ: ಊರ 
ಒಕ್ಕಟ್ಟಿನ ಮುಂದೆ ಅವನು ಜಮಾನು ಕಬಣೆ ಪಡೆಯುವದಾಗಳಿ ಸಾಗು 
ಮಾಡುನದಾಗಲಿ ಶಕ್ಕವೆ? (ಕರವೀ. ೫೪); ಅವರು ತಯಾರಿಸಿದ 
ಸರಾಯಿಯು ಅವರ ಕಬಜೆಯಲ್ಲಿ ದೊರೆತದ್ದರಿಂದ, ರಾಘವೇಂದ್ರರಾಯ 
ರಿಗೆ... ದಂಡ ವಿಧಿಸಲಾಯಿತು (ಪಾನಕ. ೫೪). ಕಬಜಾ : ಬೆಳೆಯ 
ಕಬಜಾ ಪಡೆಯಲು, ಪಡದಪ್ಪ, ಬಾಪೂಸಾಹೇಬರ ಸಂಯುಕ್ತಡಳವು 
ಸನ್ನದ್ಧವಾಯಿತು (ಗ್ರಾಮಾಯ, ೨೦೯) ; ನಾಳೆ ನಮ್ಮಗಳೇ `ಅಲ್ಲಿಗೆ 
ಕಳಿಸಿ ಕಬಜಾ ತಗೊಂಡು ನಿನ್ನ ಹೆಸರಲೆ ಮಾಡಿಬಿಡತೀನಿ (ಬೆಳಭಾ. 
೧೩೧). ಕಜ್ಜಾ : ಗೂಂಡಾಜನರೆ ನೆರವಿನಿಂದ ಅತನು ಜಮಿಾನ್ಹಾರಿಕೆ 
ಯನ್ನು ಕಬ್ಬಾದಲ್ಲಿ ತೆಗೆದುಕೊಂಡ (ಜಮಾನ್ನಾ. ೩೮); “ಒಂದು 
ವರ್ಷದವರೆಗೆ "ಕಬ್ಬಾ' ದಲ್ಲಿ ತೆಗೆದುಕೊಳ್ಳದೆ ಸಣ್ಣಮಾತೇ?* 
(ಕವಲು. 69). ಕಬ್ಬೈ: ತನ್ನ ಆಸ್ತಿಯ ಕಬ್ಬೆಯ ಸಲುವಾಗಿ ನರಹರಿ 
ಮೊಗ್ಗಾವಿಗೆ ಬಂದಿದ್ದನೆಂದು ತಿಪ್ಪನು ಊರೆಲ್ಲ ಡಂಗುರ ಸಾರಿದನು 
(ಸಮಜೀ. ೬೮೪). [4- ಅರ. ಕಬ್ಬಾ) 

ಕಬಟ (ನಾ). ಮೋಸ; ವಂಚನೆ: “ಕಬಟ- ಕಸಟ- ವಂಚನೆ” 
(ತದ್ಭಕೊ€. ೬); ಅಜಕಿಯಬಹುದೆಮ್ಮವರ ಕಬ[ಪಾಕಾಂ. ಪ]ಟದ 
ಕಉಬುತನವಂಜದಿರೆನುತ ತೂ ವಿಜಕಿದು ಹರಸಿದರೈದೆಯಾಗೆಂದು 
(ತೊರರಾ, ೬-೧೨-೩೭): [೮ ಸಂ. ಕಪಟ] 


ಕಬಡಿ "ಕಬಡ್ಡಿ? ಕೋ. 


ಕಬರುದಾದು 


ಕಬಡ್ಡಿ, ಕೆಬಡಿ (ನಾ). ಒಂದು ಬಗೆಯ ಗುಂಪಿನ ಆಟ; ಗುಡುಗಿ 
ನಾಟ; ಹುತುತು (ಉಕ):  ಕಬಡ್ಡಿಪಂದೈದಲ್ಲಿ ನಮ್ಮ ಶಾಲೆ 
ಯವರು ಗೆದ್ದರು (ಕೂಢಿ). ಕಬಡಿ: ಶಾಲೆಗಳಲ್ಲಿ ಕಬಡಿ, ಕೊಕ್ಕೊ 
ಆಟವಾಡುತ್ತಾರೆ (ರೂಢಿ). [+- ಓಂ. ಕಬಡ್ಡೀ) 

ಕಬರಸ್ತಾನ, ಕಬರಸ್ಸಾ ನ (ನಾ). (ಮುಸಲ್ಮಾನರ) ಶ್ಮಶಾನ, 
ಹೆಣಗಳನ್ನು ಹೂಳುವ ಜಾಗ; ಗೋರಿ: ಮಾಹಾ ಹಾವಿಜ 
ಮಹಮ್ಮ ದಖಾನಸಾಹೆಬರು ಮೊಹಬತ ಶಾಬಕಾತಿಗೆ ಕೊಟ್ಟ 
ಕಬರಸ್ತಾ ನ ಮಾಂನ್ಯದ ಹೊಲ (ಎಕ. 1%, (3), ಆನೆಕ. ೩-೮; ಚ್‌ 
ಶತ); ces ಮಂ ಕಬರಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದ (ದೀಪಹ. 
1, ೧೫೧). ಕಬರಸ್ಸಾನ : ಮುಸಂದೂರ ಕಬರಸ್ಥಾನದ ಬಗೆ ಕೊಟ್ಟ 
ಭೂಮಿ (ಎಕ. ೩೪, ಶ್ರಿರಂಗ. ೧೯೪-೨ ; 7). 

[4- ಓಂ. ಕೆಬರಿಸ್ತಾನ್‌, ಕಬ್ರಿಸ್ತಾನ್‌ ; ಪಾರೆ. ಕಬ್ರಿಸ್ತಾನ್‌] 

ಕಬರಸ್ಕಾ ನ "ಕಬರಸ್ತಾನ? ನೋ. 

ಕಬರಿ (ಣಾ). ೧. ಹೆಣೆದು ಜಡೆಹಾಕಿದ ತಲೆಗೂದಲು; ಕಟ್ಟು 
ಮುಡಿ ; ಹೆರೆಳು: *ಕಬರಿ ಕುಂತಳಂ ವೇಣಿ ಧಮ್ಮಿಲ್ಲಮೆನಲಾ ಕಟ್ಟು 
ಮುಡಿ” (ಮಂಗರಾ. ೯೪-೬); ರಿಫುಗಳ ಸೀಳಿ ಕರುಳನು ಮುಡಿಸ 
ದಿಹೆನೇ ನಿನ್ನ ಕಬರಿಯಲಿ (ಕುವ್ಕಾಉ. ೭-೧೨) ; ಶಬರೀ ಕಬರೀಪರಿ 
ಫುಬ್ಲಮಲ್ಲಿಕಾಮೋದರುಂರೀಧುರೀಣಂ (ದಮಸ್ವ. ೩-೫೮); ಶುಭ್ರವಾದ 
ಸುರಗಿ ಪುಷ್ಪಗಳ ದಂಡೆಯಿಂದ ಕಬರಿಯನ್ನು ಅಲಂಕರಿಸಿದರು 
(ಕಾಂಶಲಾ. ೪೧). “೨, ಜಾಲಿಯ ಗಿಡ. ೩. ಅಡವಿಯ ತುಳಸಿ. 
೪. ಕೆಂಪು ಕಣಿಗಿಲೆ” (ಗುವಿಮೋ. 8). (ಸಂ. ಕಬರೀ] 

ಕಬರಿಕಾಬಂಧ (ನಾ). ಕಟ್ಟಿದಮುಡಿ; ಹೆರಳು; ವೇಣಿ: ನಮೃುಗಳೂ 
ಖುದ್ಧ ವಿಳಾಸಿನೀ ಕಬರಿಕಾಬಂಧಂಗಳಂ ಫೊತ್ತು ಮಲ್ಲಿಗೆಯೊಳಾ ಭಾವಿಸಿ 
(ಪಂಪಭಾ. ೪-೮೦). [ಸಂ. (ಕಬರಿಕಾ * ಬಂಧ)] 

ಕಬರಿಭೆರ (ನಾ). - ಕಬರೀಭರ : ಗಳಿಯಿಸುತಿರೆ ಕಬರಿಭರಂ (ಗದಾಯು. 
೧-೬೩). [ಕಬರಿ 4 ಭರ] 

ಕಬರಿಸು (ಕ್ರಿ). ಹೊದಿಸು; ಬಟ್ಟೆಯಿಂದ ಮುಚ್ಚು: ಮನದಲ್ಲೆ ನಿತು 
ಬಳಲಿದಳೊಯೆಸುತ ತೊಲಗಿದ ವಸ್ತ್ರ ವಲ್ಲಿ ಬತ ಮೂರ್ಛೆಯನು 
ನಾಕೈಕೆಯಿಂದೆಬ್ಬಿಸಲು ಕಣ್ಣೆ ರೆಪುತೆ (ನೆನಮೋ. ೨೬-೮೨). 

[ಕಬರು, + -ಇಸ್ಕು] 

ಕಬರೀಭರ (ನಾ). ಭಾರವಾದ ಮುಡಿ: ಗುರು ಕಬರೀಭರಸ್ತನಭ 
ಕೋರುಭರಸ್ಥಿತಿಯಿಂ ಸ್ವಭಾವಮಂಥರಗತಿಯಪ್ಪ ತನ್ವಿಗೆ (ಜಗವಿ.೨-೯೭); 
ಸೋರ್ದ ಕರ್ಪಿನುತ್ತಳದಳಮಾಲೆಯಾಂತ ಕಬರೀಭರದಿಂ (ರಾಜ ಶೇ. 
೧-೧೨೫) ; ಕಬರೀಭರಕ್ಕೆ ಕೊರಲ್ಕೊಂಕೆ * ** ಬಿತ್ತಂ ಪರಿದುಸೋವರ್‌ 
(ರಾಮಾಶ್ಚ. ೯-೧೪). [ಸೆಂ. (ಕಬರೀ 4 ಭರ)) 

ಕಬರೀಭಾರ (ನಾ). - ಕಬರೀಭರ: ಅಂತು ಕೃಷ್ಣೆಯ ಕೃಷ್ಣಕಬರೀ 
ಭಾರಮಂ ಮೇಗಿಲ್ಲದೆ ಪಿಡಿದು ತೆಗೆದು (ಸಂಪಭಾ. ೭-೫ ವ); ತನು 
ಲತಾಂಗಿಯರ್ಕಳ ಕಬರೀಭಾರಕ್ಕಂ... ಬಳ್ಳಿ ಕರಮೆ ಬಡನಡು 
ನಡುಗಲ್‌ (ಕಾದಂಪೂ. ೧೦೦೪). 

[ಸಂ. (ಕಬರೀ * ಭಾರ)) 

ಕಬರು, (ಕ್ರಿ). -ಹೊದಿಸು; ಮುಚ್ಚು (7): ಉಭಯದಂದಣಗಳಿಗೆ 
ಕಬರಿದ ಸುಪೊ ೦ಬಟ್ಟಿ ಗನಸಣಿಕೆಯ ನ್ನು (ನವಮೋ. ೨೪-೨೮). 
"ಕಬರಿಸು? ಪರಾ. [ಆ ಕನರು?] 

ಕಬರ್ಗು "ಕವರ್‌? ನೋ. 

ಕಬರ್ಕು "ಬಬರು' ನೋ. 

ಕಬರುದಾರು "ಖಬರ್ದಾರ್‌' ನೋ. 


ಕಬಲ ೧೫೦೮ ಕಬಾಡಿಗ 


ಕಬಲ, ಕಬಳ್ಳ (ನಾ)- ೧. ತುತ್ತು; ಗ್ರಾಸ: ಸರಳಾನ್ನ ಸಿಕ್ಕ ಕಬಲಂ 
ಭಾವಿಸಲ್ಯೆ ತಾನುರುತಕೋದುಂಬರದೆ ಪಣ್ಣಲ್ಲವೇ (ಆರಾಚ. ೧೦-೧೧) ; 
ಬಾಯೊಳಗಿರುವ 'ಪಿಂಡಂ ಕಬಲವಂ (ಬಾಹಟೀ. ೨-೫). `ಕಬಳ್ಳೆ : 
೧. “ಕಬಳಮಾಹುತಿಯೆನಲ್‌ ತುತ್ತೆನಿಕ್ಕುಂ ೫: (ಮಂಗರಾ. ೬೫-೭); 
ತತ್ಯಳಮ ಕಣಿಶ ಕಬಳ ಸಮುತ್ಯ ಕುಕಪ್ರಕರಮೆಸೆಯೆ (ಶಾಂತಿಪು. ೧-೬೦); 
ತಾ ಹಿಡಿದ ಕಬಳವನಿತ್ತನಾ ಮುನಿವರನ ಕ್‌ಸ್ತದಲಿ (ಜೀವಂಡ. ೫-೬೨); 
ಮಾರಿಯಾ ಕಬಳಕ್ಕೆ ತಂದ ಕುಲಯಂತೆ (ಸಮ್ಮಕಾ. ೧೨-೨೪); ಏಳು 
ನಲ್ಲಿ ಮಲಗುವ ಸಮಯದೆಲ್ಲಿ ಪ್ರತಿ ಕಬಳಮಂ ನುಂಗುವಲ್ಲಿ (ಮಲ್ಲಡ. 
೨-೪೦). ೨. ಬಾಯಿ: ಮುಕ್ಕುಳಿಸುವುದು : ಮೊದಲು ಶ್ಲೇಷ್ಮಹರವಾದ 
ಚಿಕಿತ್ಸೆಯಂ ಮಾಡಿದಲ್ಲಿ ಆ ಬಳಿಕ ವಾತ ಪಿತ್ತಂಗಳು ತಾವೆ ಶಮನವಹು 
ದಾಗಿ ಸನ್ನಿಪಾತ ಜ್ವರದಲ್ಲಿ ತೀಕ್ಷವಾದ ಗಂಡೂಸ, ತೀಕ್ಷ್ಮವಾದ 
ಕಬಳಂಗಳಂ ಮಾಡಿಸುವುದು (ಸಕವೈ. ೧೫೧). (ಸಂ. ಕವಲ] 

ಕಬಲನ, ಕಬಳನ (ನಾ). ೧. ತಿನ್ನುವಿಕೆ; ನುಂಗುವಿಕೆ. ಕಬಳೆಸ: 
೨: ಉಂಡೆಮಾಡುವಿಕೆ : ಪ್ರೇಮಿ ಸದ್ಯೋಜಾತ ಮಂತ್ರದಿಂ ಗ್ರಹಣನೈ 
ಸಾಮರ್ಥ್ಯದುಂಡೆಯಂ ಮಾಡಿಯೊಣಗಿಸುವುದಾ ನಾಮದೇಷಾಗ್ರಮಂತ್ರ 
ದೊಳು ಕಬಳನ ಶೋಷಣಂಗಳೆಂದಜಕಿ ಕುಮೊರೆ (ವೀಶೈಪು.'೭-೫-೧೮). 

[ಆ ಸಂ. `ಕವಲನ] 

ಕಬಲಾಳಿ (ನಾ). ತುಶ್ರುಗಳ ಸಾಲು, --ಸಮೂಹೆ (?) : ಸಬಲಾಢ್ಯ 
ನೆಂದೆನಿಸಿ ಭರತನೈತಂದೊಡಂ ಕಬಲಾಳಿಯೆಸಿಸುವೆಂ ಶಾಕಿನೀಗಣಕೆಂದು 
ಪಕ್ಮೊರೆದು ಗರ್ಜಿಸಿದನು (ವೆಂಕಾರಾ. ೨-೯-೧೩). 

. [ಕಬಲ * ಆಳ್ಕಿ (ಎ ಆಲ್ಮಿ)] 


“ಕಬಲಿ "ಕಬ್ಬಳ್ಳಿ' ನೋ. 


ಕಬಲಿಕ್ಕು (ಕ್ರಿ). ನುಂಗು (?) : ಬಹಳತೆಯ ಭಣಿತೆಯಲಿ ಮಾಜಾಂತ 
ಹಿಮಕರಕುಲಚರನ ಘನವಿಗ್ರಹಕೆ ಕ[ಪಾಠಾಂ. ಗ] ಬಲಿಕ್ಕಿದಳು ಗಗನದ 
ತರಣಿ ಕಳವಳಿಸೆ (ತೊರರಾ. ೫-೧-೧೬).  [ಕೆಬಲ? + ಇಕ್ಕು] 

ಕಬಲಿತ, ಕಬಳಿತ (ಗು). ೧. ತಿನ್ನಲ್ಪಟ್ಟಿ; ನುಂಗಲ್ಪಟ್ಟ. ೨.(ಆಲಂ) 
ವಶಪಡಿಸಿಕೊಂಡ. ಕಬಳಿತ: ದಿಲ್ಲಿ, ಕಾನ್ಯಕುಬ್ಬ, ಮಗಧ 
ಮೊದಲಾದ ಪ್ರಾಚೀನ ಸಾಮ್ರಾಜ್ಯಗಳೆಲ್ಲವೂ ಯೆವನಠಿಂದ ಕಬಳಿತ 
ವಾಗಿದ್ದುವು (ಬಂಕಿಮ. ೧೭೩). (ಸಂ. 

ಕಬಳ್ಳೆ "ಕಬ್ಬಿಲ' ನೋ.. 

ಕಬಳ್ಳ “ಕಬಲ' ನೋ. 

ಕಬಳಂಗೊಳ್‌, ಕಬಳಗೊಳ್‌ (ಕ್ರಿ). ತುತ್ತುನುಂಗು; ತಿನ್ನು: 
ಮೃದು ಪಲ್ಲವಂಗಳಂ ಕಬಳಂಗೊಳುತ್ತುಂ (ವಡ್ಡಾರಾ. ೩೬-೨೦); 
ಕಬಳಂಗೊಂಡು ಸೊಗಡುದಂಬುಲಮಂ , . . ಬಗೆಯಂ. ಬಂದಿವಿಡಿದು 
ಕೂಡಿದನಾ ಕಾದಲನು (ಜ ಯಕಾ. ೮-೪೬). ಕಬಳಗೊಳ್‌ : ಕಬಳಿ 
[ಳ]ಗೊಂಡುದೊ ಬಯಲ ಭೂತಮೆಂಬಂತೆ (ನವಮೊಃ.' ೧೨-೫೯). 

[ಕಬಳ (ಐ ಕಬಲ) -- ಕೊಳ್‌] 

ಕೆಬಳಗೆಯ್‌ (ಕ್ರಿ).' ತುತ್ತುಮಾಡು; ತಿನ್ನು; ಭಕ್ಷಿಸು: ಕಾಲತ್ರಯ 
ದೊಳು ಪರಿಪೂತವಹ ನೈವೇದೃಮಂ ಕಬಳಗೆಯ್ದು ಸಲೆ ನೂತನವೆನಲು 
ಲಿಂಗಕೂಡಿಸುತ್ತಿರೆ (ಪಾಸೋಪು. ೪-೮೨). 

[ಕಬಳ್ಳ (ಎ ಕಬಲ) * ಗೆಯ್‌ (ಆ ಕೆಯ್‌,)] 

ಕಬಳೆಗೊಳ್‌ "ಕಬಳಂಗೊಳ್‌? ನೋ. 

ಕೆಬಳೆನ "ಕಬಲನ' ನೋ. 

ಕಬಳಾಹಾರ (ನಾ). ತುತ್ತು ಉಣ್ಣುವಿಕೆ; (ಯತಿಗಳು) 
ಉಣ್ಣುವ ಲೆಕ್ಕದ ತುತ್ತು: ಲಾಭಾಂತೆರಾಯ ಕ್ಷಯದಿಂ ಪರಿತ್ಯಕ್ತ 
ಕಬಳಾಹಾರ ಕ್ರಿಯೆ ಯುಳ್ಳ ಕೇವಳಿಗಳ್‌ (ಶಾಸ್ತ್ರಟೀ. ೧೪-೧೨); 


ಕಬಳಾಹಾರ ನರರ್ಗಂ ಪಶುಗಳ್ಳೆಯ ಕ್ಕುಂ (ಶ್ರಾವಕಾ. ೭-೫) ; 
ಕ್ರೋಧಂ ಪುಟ್ಟ ಬೇರೆಯಾಗಿ ಕೇವಲಿಗಳು ಮಾತನಾಡುವರು ಕೆಬಳಾ 
ಹಾರಂಗೊಳ್ವರು (ಕಗವಿ. ೯೯ ರಾಜಾವಳೀಕಥೆ). 

[ಕಬಳ್ಳ (ಎ.ಕೆಬಲ) * ಆಹಾರ]. 

$ | ಕಬಳಿಗಿಡ (ನಾ). ಒಂದು ಜಾತಿಯ ಸಸ್ಯ: ಕರಂಡ.ಹಣ್ಣಿನ ಗಿಡ್ಕ 

ಕಬಳಿಗಿಡ, ಕಳಾಗಿಡ, ದೊಡ್ಡ ಕಾವಲಿ? (ಮೈಣಔಗಿ. ೧೮-೩೨೨). [?) 
ಕಬಳಿತ "ಕಬಲಿತ' ನೋ. 
ಕಬಳಿಸು (ಕ್ರಿ). ೧. ನುಂಗು; ತಿನ್ನು; ಮುಕ್ಕು: ಧರೋತ್ತಿಸ್ಮ[ತ್ಸು] 
ಕಂದಂಗಳನೆ ಕಬಳಿಸುತ್ತುಂ (ಸೂಕ್ತಿಸು. ೩-೩೯); ಅಡಕುತಿರ್ದರು 

10) ಭಕ್ತರಿಲ್ಲರು ತುಡುಕಿ ಕಬಳಿಸುತಿರ್ದನಲ್ಲಮನು (ಪ್ರಭು ಲಿ. ೨೩-೨೩); 
ಕಲಿತನವಂ. ಕಬಳಿಸುವ ಶೌರ್ಯದಿಂ ಮೆಜಕಿವ ರಾವುತರೆ ಪುರೋಭಾಗ 
ಡೆೊಳ್‌ ನಿಂತಿರುವ ಅಶ್ವಸೇನಾಪತಿ (ಸೌಗಂಧಿ. ೧೨೮-೧೪) ; ..ಹಸಿದ 
ಹೊಟ್ಟೆ ಒಂದು ಗಳಿಗೆಯಲ್ಲಿ ಹಿಟ್ಟಿನ್ನಿಲ್ಲಾ ಕಬಳಿಸಿತು (ಕಣ್ಮಣಿ..೪೯). 

೨. (ಆಲಂ) ಎತ್ತಿಹಾಕು; ಲಪಟಾಯಿಸು; ಮೋಸದಿಂದ 
5| ತೆಗೆದುಕೊಳ್ಳು: ಎಲ್ಲ ಚಿನ್ನವನ್ನು ತಾನೇ ಕಬಳಿಸಬೇಕೆಂದು ಅವನ 
ಯೋಜನೆ (ಕಥಕ. ೬೨) ; ಎರಡು ಹೊಲಗಳನ್ನೂ ಹೇಗಾದರೂ ಮಾಡಿ 
ಕಬಳಿಸಬೇಕೆಂದು ಅವರು ಹೊಂಚು ಹಾಕಿದ್ದರು (ಮಣ್ಣಿಮ. ೧೦೨). 
[ಕಬಳ್ಳ (ಎ ಕಬಲ) + -ಇಸ್ಕು] 
ಕಬಳೀಕರಿಸು (ಕ್ರಿ). - ಕಬಳಿಸು: ಆ ಕರಣಗಳ ಸುಜ್ಞಾನಪ್ರಭೆ 

20 ಆನಂತಕೊಟ ಬ್ರಹ್ಮಾಂಡವನ್ನು ಕೆಬಳೀಕೆರಿಸುವುದು (ಅವಚಂ. 
೪೦೨-೨೭೧ ಟೀಕೆ); -ಅಂತಹ ಅಪಾಯವು ಇಲ್ಲಿ ಬಹಳ ಸುಲಭವಾಗಿ 
ನನ್ನನ್ನು ಕಬಳೀಕರಿಸಲು ಬಾಯಿತೆರೆದು ಕಾದಿದೆ (ಪತಿ. ೧೦೭). 

[ಕಬಳೀಕರಣ್ಯ + -ಇಸ್ಕು] 
ಕವಾಡ, ಕವಾಡ (ನಾ). ೧. ಏತ್ತಿನ ಮೇಲೆ ಹೇರಿ ತರುವ ಹೊರೆ; 
25| ಒಂದು ಎತ್ತು ಹೊರುವಷ್ಟು ಹುಲ್ಲು, ಸೌಜೆ, ಮೊದಲಾದುದು; 
ಎತ್ತುಹೊರೆ: ಅರಿಯ ಬಲ ಪೌಜುಯೆತ್ತಿ ಬಂದರು ಕಬಾಡದ ನೆವ 
ದೊಳು (ಸೌಂವಕಾ. ೭-೩೧). ೨. “ಹುಲ್ಲು ಮಾರುವವ, ಒಂದು 
ಜಾತಿ”. (ಜಾನಕೋ. ೩೪). ಕವಾಡ: ೧. ಹುಲ್ಲ ಹೇರುವಡೆ ಬಂದಿರುವ 
ಕವಾಡದ ರುಲ್ಲಿಯ ಕೊಂಬಿನೆತ್ತುಗಳ (ಕಂನನಿ. ೩-೬೨).೩.(?): ಅಡಕೆ 

50 ಮೆಣಸು ಖೋಬರಿ ಕವಾಡ ಹೊರತಾಗಿ (ಎಕ. ೫211, ತೀರ್ಥಹ. ೪೯-೧೮ ; 
1641); ಖೋಬರ್ರಿ ಕವಾಡ ಹೊರ್ರತ್ತಾಗಿ ಹೇರ್ರಿಕೊಂಬ ಜ್ವಿನಿಸೂ 
[ಮೈ ಆರಿ, ೧೯೪೩, ೩೭-೨೨; 1648); ಅಡಕೆ ಮೆಣಸು ರುಲ್ಲಿ ಪಟ್ಟಿ 
ಖೊಬರಿ ಕವಾಡೆ ಅಕ್ಕಿ ಭತ್ತ ರಾಗಿ... ಜವಳಿ ಮುಂತಾಗಿ (ಎಕ. vil, 
ಶಿವಮೊ, ೨೮-೧೫ ; 1670) ; `` ಖೊಬರಿ ಕವಾಡ ಮುಂತಾದ ಗಡಸಿನ 

85 ಸರಕು ಹೊರತಾಗಿ (ಮೈಆರಿ. ೧೯೨೮, ೫೮-೯ ; 1674). 

[ದೇ.? ॥ ತಮಿ. ಕಖಾಡ ; ತೆಲು. ಕಬಾಡ. / ಸೆಂ. ಗವೋಢ] 
ಕಬಾಡಿ (ನಾ). ಎತ್ತಿನ ಮೇಲೆ ಹೊರೆ'ತಂದು ಮಾರುವವನು; 
“ಎತ್ತುಗಳ ಮೇಲೆ ಹೇರಿಕೊಂಡು ಹುಲ್ಲು ಮಾರುವವನು” 
(ಜಾನಕೋ.-೩೪). [ಕಬಾಡ + -ಇ] 

40 ಕದಾಡಿಗ, ಕವಾಡಿಗ (ನಾ). ೧. ಎ ಕಬಾಡಿ: ಈ ಕಾಯಕವನ್ನೇ 
ಜೀನನಾಧಾರವನ್ನಾಗಿ ಮಾಡಿಕೊಂಡಿದ್ದ ಕಬಾಡಿಗರಿಗೆಲ್ಲ ಹಿರಿಮಣಿಯಾತ 
(ಶರಚ. ೨).`ಈವಾಡಿಗೆ: ೧. ಗಾಣಿಗರು ಕವಾಡಿಗರು ಹುವ್ವಾಡಿಗರು 
4 * ಮೊದಲಾದೆ ನಾನಾ ಜಾತಿ (ಸೌ ಗಂಧಿ. ೧೩೫-೬). ೨. ಹಾಲು 
ಮಾರುವವನು; ಗೊಲ್ಲ: ಈ ರಸ್ತೆಯಲ್ಲಿ ಕವಾಡಿಗರೇನಾದರೂ 

45 ಇದ್ದಾರೆಯೇ? ದನಕರು ಓಡಾಡಿ ಹೀಗೆ ಸಮೆದುಹೋಗಿದೆಯೆ ? 
(ಮನೋನಂ. ೧೪೮). [ಕಬಾಡ + -ಇಗ] 


ಕಾ 


ಕಜಾಡು 


ಕಬಾಡು (ನಾ). ಎತ್ತಿನ ಹೊರೆಯ ಮೇಲೆ ಹಾಕುವ ತೆರಿಗೆ (?): 
ಬಿಟ: ಬೇಗಾರ ಕಬಾಡು ಕುದುರೆ ಸುಂಕಯಿವು ಮೊದಲಾವೆಲ್ಲಾ 
(ಎಕ. ೫, ಕೋಲಾರ. 39೭-೩೦ ; 1637). [೬ ಕಬಾಡ?] 

ಕಬಾಬಚಿನ್ನಿ(ನಾ). (ಮಸಾಲೆ ಮತ್ತು ಔಷಧಿಗೆ ಉಪಯೋಗಿಸುವ) 
ಕಬಾಬ ಎಂಬ ಗಿಡದ ಒಣಗಿದ ಹೆಣ್ಣು: ಕರ್ಪುರ ಚಿನ್ನಿ 
ಕಬಾಬಚಿನ್ನಿ, ಕಂಕೋಳಚಿನ್ನಿ (ಮುಂಬವ್ಯಾ. ೧೪೭). 

[+ ಓಂ. ಕಬಾಬಚೀನೀ ; ಮರಾ. ಕಬಾಬಚಿನಿಲಿ 

ಕಜಾಬು (ನಾ). ಕೆಂಡದಲ್ಲಿ ಸುಟ್ಟಿ ಮಾಂಸ; ಸುಡುಬಾಡು ; ಒಂದು 
ಬಗೆಯೆ ಮಾಂಸದ ಅಡುಗೆ: ಈ ಜನಗಳನ್ನೆಲ್ಲಾ ಕೊಯ್ದು ಕಬಾಬು 
(ಸುಟ್ಟಿ ಮಾಂಸ) ಮಾಡುವೆವು (ಕೋಹಿನೂ. ೧೩). 

[4- ಪಾರೆ. ಹಿಂ. ಅರ. ಮರಾ. ಕಬಾಬ್‌) 

ಕಬಾಯ್ಕಿ, ಕಪಾಯಿ, ಕವಾಯಿ (ನಾ). ಮೊಳಕಾಲವರೆಗೆ ಇಳಿ 
ಬೀಳುವ ಅಂಗಿ ; ನಿಲುವಂಗಿ: ಜೀನಗೆಲಸದ ಕಬಾಯಿ ಪೈಠಣೆ ಸುತ್ತು 
ತಾನೆಸೆದಿರೆ ಬಾದುರನು (ಕುರಾಸಾಂ. ೧೮-೭೮) ; ಕಡಗ ಕಂಠಮಾಲೆ 
ಪದಕ ಕುಂಡಲವಿತ್ತನೊಡನೆ: ಕುಲ್ಲಾಯಿ ಕಬಾಯಿ (ಭರ ಚ. ೨-೯೦); 
ಮಿಸುನಿಯಲಪ್ಪಿಟ್ಟು ಕಟ್ಟಾಣಿ ಮುಕ್ತ 'ತೆತ್ತಿಸಿದ ಕಬಾಯಿ (ಕಂನವಿ. 
೧೩-೪೦). ಕಪಾಯಿ : (8). ಕವಾಯಿ: (1). 

[+- ಹಂ. ಕಬಾಯ್‌ ; ಪಾರ. ಕಬಾ ; ಮರಾ. ಕಬಈ; ಕಬಾಈ. 

ಕಜಾಯ್ಕಿ (ನಾ). ಸಾರು ಮೊದಲಾದುವನ್ನು ಬಡಿಸುವುದಕ್ಕಾಗಿ 
ಉಪಯೋಗಿಸುವ ಚೂಪಾದ ಮುಖವಿರುವ ಪಾತ್ರೆ; 
ಗೋಮುಖ; ಕಾಗೆ. [ಆ ಕಾಗೆ * ಜಾಯಿ?] 

ಕಬಿಲೆತ್ತಿ, ಕಬೆತ್ತಿ (ನಾ). (ಕರಾ) ಕಪಿಲೆ ಬಣ್ಣದ ಹಸು. ಕಬೆತ್ತಿ : 
ಒಂದು ಕುಡುತೆ ಕಬೆತ್ತಿ ಆಕಳದೆ ಹಾಲನ್ನು ಕಂಚಿನ ಗಿಂಡಿಯಲ್ಲಿ ಒಯ್ದು 
(ದಂಬನಾ. ೧೨) ; ಧನವಂತರೀ ಗುಳಿಗೆಯನ್ನು ಕಲಿಸಿ - ಸ್ವಲ್ಪ ಕಬೆತ್ತಿ 
ಹಸುವಿನ ಹಾಲು (ನಾಲ್ಕು) ಹನಿ ಮಾತ್ರ... ಅದರಲ್ಲಿ ಹಾಕಿ 
(ಕಂಬಹು. ೧೮). [+ ತುಳು. ಕಬಿಲೆ3] 

ಕಬುನಕೆಲಸಿ (ನಾ). ಕಬ್ಬಿಣದ ಕೆಲಸ ಮಾಡುವವನು; ಕಮ್ಮಾರ: 
ಆ ಕಬುನಕೆಲಸಿ ಅಂಜಲಪಿರುವೋಜಗಳಿಗೆ ಸ್ತಾನದಲೂ ಸಿವದಿ ಹಳಿಲೂ 
ಗದೆ ಖ ೧ ಕಾಣೆಯಾಗಿ ಸಂದು (ಎಕ. .೫ (3), ಮುಳಬಾ. ೩-೧೨; 
1430). [ಕಬುನ್ಯ (ಆ ಕರ್ಪೊನ್‌)- ಕೆಲಸ] 

ಕಬುಲಾಯತಿ "ಕಬೂಲಾತಿ? ನೋ. 

ಕೆಬೂತರಖಾನೆ (ನಾ). ಪಾರಿವಾಳಗಳನ್ನು ಇಟ್ಟು ಸಾಕುವ ಸ್ಥಳ; 
ಪಕ್ಷಿಶಾಲೆ : ಗುರಿಕಾರ ಕಬೂತರಖಾನೆ ಪುಟ್ಟಿಯನ ಮಂಟಪ ಸೇವಾರ್ತ 
(ಎಕ. 2೭1೪, ಮೈಸೂರು. ೯೬-೪ ; 1798). 

[+ ಪಾರೆ. ಹಿಂ. ಕಬೂತರ್‌ ಖಾನಾ] 

ಕಬೂರು (ನಾ). ಒಂದು ಊರಿನ ಹೆಸರು: ಕೆಲ್ಲೂರುಂ ಕಬೂರು 
ಮೊಳನಿಕೆ ಕರ್ವೂರ ತುಜುವಂ (ಪಿಕ. ೫11, ತಿಪಟೂ. ೧೦-೫ ; 990). [?] 

ಕಬೂಲ್‌ "ಕಬೂಲಿ' ನೋ. 

ಕಬೂಲಾತಿ, ' ಕಬುಲಾಯತಿ (ನಾ). ಬರೆಹದಲ್ಲಾಗಲಿ, ಬಾಯಿ 
ಮಾತಿನಿಂದಾಗಲಿ ಮಾಡಿಕೊಂಡ ಒಪ್ಪ ೦ದೆ; ಸಮ್ಮತಿ ಪತ್ರ: ಬಲಾ 
ತ್ಯಾರದಿಂದ ಕಬೂಲಾತಿಯನ್ನು ' ಪಡೆದುಕೊಳ್ಳು ವುದಕ್ಕಾಗಲೀ ಸ್ವತ್ತನ್ನು 
MS ಪಡೆದುಕೊಳ್ಳು ವುದಕ್ಕಾ ಗಲಿ! BE ಗಾಯ 
ಮಾಡೋಣ (ಗ್ರಾಮಾಕ. a); ಕಬುಲಾಯತಿ: ಕ್ಕಿ ಶರೆಲ್ಲಾ 
ಕಬುಲಾಯತಿ ' ಬರಕೊಟ್ಟು ಪಾಲು ಒಪ್ಪಿಸಿದರೆ ನೀವೇನು ಬ್ರಾನ 
ದೀರಿ? (ಗ್ರಾಮಾಯ. by “ಕಬುಲಾಯತಿ ;ಇಲ್ಲೇನೊ?? 
(ವಿಜಶ್ರೀ. ೪೧). [+ ಅರ. ಓಂ. ಕೆಬೂಲಿಯತ್‌] 


೧೫೦೯ ಕಬ 


30 


33 


45 


ನಃ 


ಕಬೂಲಿ, ಕಬೂಲ್‌, ಕಬೂಲು (ನಾ). ಒಪ್ಪಿಗೆ; ಒಪ್ಪಂದ; 
ಸಮ್ಮತಿ: ಈಗ ಜನರ ಕಬೂಲಿ ಇದ್ದರ ಕಾಳು ಹಂಡರಿ (ಗ್ರಾಮಾಯ.' 
೪೨); ಅವನ ಕಬೂಲಿ ತಗೊಂಡ ಮ್ಯಾಲೆ ನನಗೆ ಹೇಳಿ೦, ಆತಿಲ್ಲೊ? 
(ಅನ್ನ. ೨೩೯). ಕಬೂಲ್‌ : ಸ್ವಾರ್ಥ ಇರಲಿಕ್ಕಿಲ್ಲ, ಕಬೂಲ್‌ 1 ಆದೆರ 
ಪರಾರ್ಥಾದರೂ ಏನದೆ? (ಹೊಸಂಸಾ. ೫೬). ಕಬೂಲು : ಫರಾಶೀಸರ 
ಸಂಸ್ಥಾನದಲ್ಲಿ ಕೆಬೂಲು ಮಾಡಿಕೊಡರು (ಕಗವಿ. ೧6೪ ರಾಜೇಂದ್ರ ನಾಮೆ); 
ಯಾರೂ-ತಮ್ಮ ದೋಣಿಯಲ್ಲಿ ಹಾಕಿಕೊಂಡು ಬರುವುದಕ್ಕೆ ಕಬೂಲು 
ಮಾಡಲಿಲ್ಲ ( ತಳಿರು. ೯೫). 
ಕಬೂಲಬಡು - ಕಬೂಲಾಗು : ನಿಮ್ಮ ಸೌಭಾಗ್ಯವತಿಯೆವರಿಗೆ 
ಅದನ್ನು ಹೇಳಿದೆ. ಆದರೂ ಕಬೂಲಬಟ್ಟಾರೆ (ಎತ್ತಿಳ್ಳ. ೭೫). ಕಬೂಲ 
ಮಾಡಿಸು - ಒಪ್ಪಿಸು; ಸಮ್ಮತಿಸುವಂತೆ ಮಾಡು: ಅಕೆ ಶೇಸಣ್ಣ 
ನನ್ನು ಕಬೂಲಮಾಡಿಸಿದಳು (ವೈನಿ. ೪೩). ಕಬೂಲಮಾಡು, ಕಬೂಲು 
ಮಾಡು-ಟಪ್ಪು; ಸಮ್ಮತಿಸು: “ಸರಿ, ಭೂತಗಳ ಅಸ್ತಿತ್ವ ಈಗಲಾದರೂ 
ಕಬೂಲ ಮಾಡುತ್ತೀಯೋ ಹೇಗೆ? (ನಜದಾ. 11, ೯೦೫) | ಹೇಳಿದ್ದಕ್ಕೆ 
ಕಬೂಲಮಾಡ್ತಿದ್ದೆ- (ಗ್ರಾನಾಯ. ೩೪); ಅವರು: ಹೇಳಿದಂಥಾದ್ದನ್ನು 
ಕಬೂಲುಮಾಡಿ ಕೇಳಬೇಕು (ರಾಜೇಂದ್ರ. ೬೦). ಕಬೂಲಾಗು ಎ ಕಬೂಲ 
ಮಾಡು: ಏನೊಂದು ಸ:ಹಾ ಯ ಸಂಪತ್ತು ಬೇಕಾದರೂ ನಾವು 
ಮಾಡಿಕೊಡುತ್ತೀವೆಯಂತಾ ಕ ಬೂ ಲಾಗಿ ಹೇಳಿದರಿಂದ (ರಾಜೇಂದ್ರ. 
೫೩); -ಅರಶಿನವರು ಕಬೂಲಾಗದೆಯಿದ್ದು (ಹೈದರ. ೩೪). 
(4 ಅರ, ಹಿಂ. ಕಬೂಲ್‌ ; ಮರಾ. ಕಬೂಲ್‌, ಕಬೂಲೀ] 
ಕಬೂಲಿಜಬಾಬು "ಕಬೂಲಿಜವಾಬು' ನೋ. 
ಕಬೂಲಿಜವಾಬು, ಕಟೂಲಿಜಬಾಬು (ನಾ). ನ್ಯಾಯಾಲಯದಲ್ಲಿ 
ವಾದಿಯು ಪ್ರತಿವಾದಿಯ ಹೇಳಿಕೆಯನ್ನು ಒಪ್ಪಿಕೊಳ್ಳುವಿಕೆ ; 
ಆರೋಪಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಕೊಟ್ಟ 
ಹೇಳಿಕೆ: ಕಬೂಲ್‌ ಮಾಡದಿದ್ರೆ 'ಹಾಂಗ ಸಾಫ್‌ ಬರೆದು ಬಿಡತೇವಿ 
ಕಬೂಲಿಜವಾಬ ಕೊಟ್ರಿ ನಿನಗ ಮುಂದ ಫಾಯಿದೆ ಐಶಿ (ಹೊಸ ಂಸಾ. 
೧೧೬). ಕೆಬೂ.ಲಿಜಬಾ ಬು: ಕಬೂಲಿಜಬಾಬು ಎಂದರೇನು? 
(ಹುಚ್ಚಾಟ. ೪೮). 
[ಕಬೂಲಿ + ಜವಾಬು. / ಮಹೊ. ಕಬೂಲೀ ಜಬಾಬ್‌'] 

ಕಬೂಲು "ಕಬೂಲಿ? ನೋ. 

ಕಬೆಕ್ಕೋಲು "ಕವೆಗೋಲ್‌' ನೋ. 

ಕಬೆತ್ತಿ "ಕಬಿಲೆತ್ತಿ' ನೋ. 

ಕಬೋಜಿ "ಕಪೋತ್ಕಿ' ನೋ. 

ಕಬ್ಟಾ "ಕಬಜೆ' ನೋ. 

ಕಬ್ಬಾ ಒತ್ತೆ (ನಾ). (ಉಕ) ಒತ್ತೆಹಾಕಿದ ಆಸ್ತಿಯನ್ನು ನಿಗದಿ 
ಪಡಿಸಿದ ಅವಧಿಯ ವರೆಗೆ ಸಾಲಗಾರನ ವಶಕ್ಕೆ ಒಪ್ಪಿಸುವುದು. 

[ಕಚ್ಚಾ (ಆ ಕಜಜೆ) + ಒತ್ತೆ] 

ಕಬ್ಬೆ "ಕಬಜೆ' ನೋ. 

ಕಬ್ಬ; (ನಾ). ಕಾವ್ಯ; ಕವನ: ಈಗಡಿನ ನೆಗಲಕ್ತಿಯ ಕಬ್ಬದೊಳೊಡಂ 
ಬಡಂ ಮಾಡಿಜರ್‌ (ಕೆ ಎ ಳಾ. ೧-೩೨) ; ಮುನ್ನಿನ ಕೆಬ್ಬಮನೆಲ್ಲಮಿಳ್ಳಿ 
ಮೆಟ್ಟದುವು ಸಮಸ್ತಭಾರತಮುಮಾದಿಪುರಾಣ ಮಹಾಪ್ರಬಂಧಮುಂ 
(ಪಂಪಭಾ. ೧೪-೫೯); ಕೋಮಳನಮಕ್ಕುಮೆ ಸಹಜಮಿಲ್ಲದಾತನ ಕಬ್ಬಂ 
(ಧರ್ಮಾಮೃ. ೧-೪೯); ಕಬ್ಬಿಗರೋಡುಗಬ್ಬವ ಹೌಡುಗಬ್ಬವ 
ಕಬ್ಬದೊಳೊರೆವರು (ಭರಚ. ೧-೬) ; ಅಂಜದೆಯಳುಕದೆ ಪೇಳು ಪಲವಗೆ 
ಕಬ್ಬದೊಳ್ಳುಗಳ (ಹದಿಬ. ೧-೨೯).» 


[ಆ ಪಾಲಿ. ಕಬ್ಬ, ಕವ್ಮ, ಕಬ್ಬ; ಪ್ರಾ. ಕನ್ಹ. / ಸಂ. ಕಾವ್ಯ) 


ಕಬ್ಬ ೧೫೧೦ 


ಕಬ್ಬ ಒಂದು ವಿಧವಾದ ಧಾನ್ಯ; ಕಂಬು (?) :. ಕಬ್ಬಜ ಕೆಯ್ಮಾನ್ಹು 
ಅಿಗಿಭ ೩ ೫ ರ್ಗ ಸರ್ಬ್ಬಬಾದದಿವೃಪರಿಹಾರಸ್ಹೇನ ಭೋಗಮ್ಮಾಡಿ 
ಕೊಟ್ಟಿನ್‌ (ಎಕ. ೫1, ಹೊಳಲೈ. ೨೩-೪೨ ; 968). (2) 
ಕಬ್ಬ "ಕಬ್ಬಿ' ನೋ. 
ಕಬ್ಬಕ್ಕಿ "ಕರ್ಬಕ್ಸಿ' ನೋ. 
ಕಬ್ಬಕ್ಕಿವಿಂಡು (ನಾ). ಕಬ್ಬಕ್ಕಿಗಳ ಹಿಂಡು: ಒಡನೆ ಕಬ್ಬಕ್ಕಿ ವಿಂಡನು 
ಕಂಡೆಅಗುವ ಕಡುಗಲಿ-ಸಾಳ್ವನಂದದಲಿ (ಕಂನವಿ. ೧೯-೭೦). 
[ಕಬ್ಬಕ್ಕಿ (£ ಕರ್ಬಕ್ಕಿ) * ಪಿಂಷ್ಯು] 
ಕಬ್ಬಗಣ್‌ (ನಾ). ಕಾವ್ಯದೃಸ್ಟ್ರಿ: ರಸಿಕಂಗಡವಿ ಸಗ್ಗಕ್ಕಿಂಮಿಗಿಲ್‌ 
ಸೊಗಸಲ್ಲೆ ಜೊತೆಯಿರಲ್ಕೊಲಿದ ಪೆಣ್‌ ಮೇಣ್‌ ಕಾಣ ಕಬ್ಬಗಣ್‌ 
(ಶ್ರೀರಾಮಾ. ೧೪೪-೭೬೭). [ಕಬ್ಬ * ಕಣ್‌) 
ಕೆಬ್ಬಟಿ ಕಪ್ಪಡಿ? ನೋ. 
ಕಬ್ಬಟಿಹಕ್ಕಿ (ನಾ). ಬಾವಲಿ; ಕಪ್ಪಟಿ: “ಜತುಕಾ, ಜತೂಕಾ, ಆಜಿನ 
ಪತ್ರಾ- 4 ಕಬ್ಬಟಿಹಕ್ಕಿ, ಕತ್ತಲವಕ್ಕಿ* (ಜಿದ್ದಾ ೦4. ೧೪೧). 
[ಕೆಬ್ಬಟಿ (ಆ ಕಪ್ಪಡ್ಗಿ) * ಹಕ್ಕಿ (೮ ಪಕ್ಕಿ)] 
ಕಬ್ಬಡವಿ (ನಾ). ಒಂದು ಜಾತಿಯ ಮರ: *ಕಾಂಕರ;--ಕಬ್ಬಡವಿ, 
ಕಂಚಿವಾಳ ? (ಓಷಧಿ. ೨೯). [?] 
ಕಬ್ಬತ್ತಿ (ನಾ). ಒಂದು ಮೂಲಿಕೆ: ಮದನಫಲಂ ಸೊರೆ ಕಬ್ಬತ್ತಿ ದಂತಿ 
ಏಪ್ಪಲಿ ಗುಡಂ ಯವಕ್ಟಾರೆಮುಮಂ ಮಿದಿದಿಡುಗೆ. . . ಕುದಿಸಿ 
ದುಗ್ಗದಿಂ ತಾನವಳ್‌ ರಜಸ್ವಲೆಯಕ್ಕುಂ (ಲೋಕೋಪ ೯-೧೭೬). 
[ಆ ಕರಿದು * ಪತ್ತಿ?) 
ಕಬ್ಬದ್ದು (ನಾ). ಕರಿಯ ಹದ್ದು; ರಣಹದ್ದು.-(?) : ಮಿಕ್ಕಾದ. ಕಿರು 
ಹಕ್ಕಿಯ ಕೊಂದು ಕುಕ್ಕೆಯೊಳಗಿಟ್ಟು ಹೆಬ್ಬದ್ದ ಹಿಡಿಡು ಕಬ್ಬದ್ದ 
ಬಾಣಸವ ಮಾಡಿ ಹುಲಿಯ ಹಲ್ಲ ಕಿತ್ತು (ಪ್ರ ಭೊ ಗ. ೧೫೮-೩). 
"ಕಬ್ಬಾರೆ' ಪರಾ. [4 ಕರಿದು + ಪದ್ದು (ಆ ಪರ್ದು)] 
ಕಬ್ಬನ್ನಿ (ನಾ). ಕರಿಯ ಬನ್ನಿಮರ: ಹೊನ್ನೆ ಕುಟಜಂ ಕಬ್ಬನ್ನಿ 
ಸೀವನ್ನಿ ತುಂಬುರು (ಕಾವ್ಯಸಾ. ೧೦೪೦ ಶೂದ್ರಕ) 
[< ಕರಿದು-- ಬನ್ನಿ] 
ಕಬ್ಬಪ್ಪು "ಕಟ್ಟಪ್ಪು' ನೋ. 
ಕಬ್ಬರಿಸು "ಕಪ್ಪರಿಸು' ನೋ. 
ಕಬ್ಬರ್ತಿ (ನಾ). ಬೆಸ್ತರವಳು; ಕಬ್ಬಿಲಿತಿ: ಹಾರುವರು ಕಬ್ಬರ್ತಿ 
. ಯಾತ್ಮಕುಮಾರರೆನು ನೆಚ್ಚೆಮ್ಮನತಿ ಬಲಾತ್ವಾರದಲಿ ತಗುಳಿಳೆಯನಾಳಿದ 
ದ್ರೋಹಿ ನಿನ್ನವರ ತೋರು (ಜಿನಭಾ. ೭೯-೨೭). [.-ಕಬ್ಬಿಲಿತಿ ?] 
ಕಬ್ಬಲಗಿತ್ತಿ "ಕಬ್ಬಿಲಿಗಿತ್ತಿ' ನೋ. 
ಕಬ್ಬಲಸು (ನಾ). ಕಾಡುಹಲಸು:: ನಿಂಬಿಗಳಾಲಜಾಲ ಕಬ್ಬಲಸುಗಳತ್ತಿ 
ಮತ್ತಿ... ಪೆರ್ಬಿದಿರುಣ್ಮೆದ ಬೆತ್ತಮೆತ್ತಲುಂ ಕಲಸಿರೆ ಕಾಡು ಕಳ್ತಲಿಸಿ 
ಕಂಗಳನಪ್ಪಿದುದು (ಹಾಲಾಸ್ಯ. ೪-೪). "ಕಾಬ್ಪಿಲಸು' ಪರಾ. 
[ಆ ಕಾಡ್ಕು * ಪಲಸು] 
ಕಬ್ಬಲಿಗೆ "ಕಬ್ಬಿಲಿಗ' ನೋ. 
ಕಬ್ಬಲ್ಲು (ನಾ). ಕರಿಯ ಹಲ್ಲು (?) : ಹೆಬ್ಬಾಕಲಲ್ಲಿರುವೊ ಕಬ್ಬಲ್ಲ 
ಬೆನವಗೆ ಕಬ್ಬಿನ ಜಲ್ಲೆ ನೆನಗಡಲೆ ಸಲಿಸುವೆ ಶಬ್ಬಲ್ಲ ಬೆನವಕೊಡು 
ಮತಿಯೆ (ಜಗೀತೆ. ೫). [ಆ ಕರಿದು ಪಲ್ಲು (ಆ ಪಲ್‌)) 
ಕಬ್ಬಸ "ಕರ್ಬಸ್ಕು' ನೋ. 
ಕಬ್ಬಸು "ಕರ್ಬಸ್ಕು' ನೋ. 
ಕಬ್ಬಸುರಿ "ಕರ್ಬಸುರಿ' ನೋ. 
ಕಬ್ಬಳ "ಕಬ್ಬಳ್ಳ' ನೋ. 


20 


30 


ಕಬ್ಬಿಗವಂದಿ 


ಕಬ್ಬಳ್ಳಿ "ಕರ್ಬಳ್ಳಿ' ನೋ. 

ಕಬ್ಬಳ್ಳೆ, ಕಬ್ಬಳ (ನಾ). ಕರಿಯ ಹಳ್ಳ ; ಆ ಹಳ್ಳದ ಬಳಿಯ ಊರು: 
ಊರಿಂ ಪಡುವಲು ಕಬ್ಬಳ್ಳದಿಂ ಮೂಡ ಮತ್ತರಾಜು (ಸೌಇಇ. 1x-i, 
೨೪೯-೮೩; 1147). ಕಬ್ಬಳೆ: ಕಬ್ಬಳದ ಗುರುಗಳ ಮಗ ಹರಿಗ 
ಜೀಯನ ಮಗ (ಎಕ. ೫11, ಚಿಕ್ಕನಾ. ೧೭-೪೨; 1216). 

[€ ಕರಿದು 4 ಪಳ್ಳ) 

ಕೆಬ್ಬಳಿ "ಕರ್ಬಳ್ಳಿ' ನೋ. 

ಕಬ್ಬಳ್ಳಿ, (ನಾ). ಒಂದು ಜಾತಿಯ ಪಕ್ಷಿ (?): ಪಸುಂಬಂ ಕಟ್ಟ್‌ 
ಕಬ್ಬಳ್ಳಿ ಬಂಡೆಡದೊಳ್‌ ದೀಪ್ತಡೊಳಾಂದುವೇಜಕಿತು ಸೃಗಾಲಂ ತಿರ್ದಿ 


ಮೇಲ್ದಿಚ್ನೆಯಂ (ಅನಂಪು. ೧೩-೭೨). [?] 
ಕಬ್ಬಾತೆ (ನಾ). ಒಂದು ಜಾತಿಯ ಪಕ್ಷಿ: ಕಬ್ಬಾತೆ ಹಕ್ಕಿಗಳ್‌ ಚಲಿವ 
ಪಶ್ಚಿ (ಸಿದ್ಧಕಾ: ೬-೩೩). [?) 


ಕಬ್ಬಾಯ್‌ "ಕರ್ಬಾಯ್‌' ನೋ. 

ಕಬ್ಬಾರೆ (ನಾ). ರಣಹದ್ದು ; ಹರಡೇ ಹಕ್ಕಿ : *ಕಟ್ಟಾರೆ ಪದ್ದು ಪೆಣ್ಣಂಚೆ 
(ಸಿದ್ಧಾ. ೬-೩೩) ; ಲೋಹಪೃಷ್ಠಃ, ಕಂಕ1- ೨ ಹರಡೇಹಕ್ಕಿಯಂದರೆ 
ಹದ್ದುಗಳಲ್ಲಿ ಭೇದ, ಕಬ್ಬಾರೇ ಹದ್ದು? (ಸಿದ್ಧಾಂತಿ. ೧೩೮). "ಕಬ್ಬದ್ದು' 
ಪರಾ. [1] 

ಕಬ್ಬಾಳ "ಕರ್ಬಾಳ? ನೋ. 

ಕಬ್ಬಾಳೆ ಕರ್ವಾಳೆ' ನೋ. 


ಕಬ್ಬಿ, ಕಬ್ಬ (ನಾ). ಕುದುರೆಯ ಬಾಯಲ್ಲಿ ಸೇರಿಸಿ ಕಟ್ಟುವ ಉಕ್ಕಿನ 


ತುಂಡು, ಉಕ್ಕಿನ ಕಡಿ; ಕಡಿವಾಣ: *ಕಬ್ಬಿ ಕವಿಯಕ್ಕು” 
(ಮಂಗರಾ. ೪೧-೧೩) ; ಕನಲ್ಲು ನಂಟಿಸುವ ದುಷ್ಟತುರಂಗಹಯಕ್ಕೆ 
ತ್ರ ಬ್ಬ ಯ ೦ ತುಡಿಸುವ (ನಳಚಂ. ೬೫೦); ಟಿಬ್ಬರಿಸುವಿಂದ್ರಿಯ 
ತುರಂಗದ ಕಬ್ಬಿ ಕಳಚಿತು (ಕುವ್ಯಾಕ. ೫-೧೧); ಕಬ್ಬಿಯ ಘಣಫಣತ್ಯಾರದ 
ಗಢಾವಣೆಯ . . . ಕುದುರೆ ಬೀಜಕಿತು ಭಯವನಹಿತರಿಗೆ (ತೊರರಾ. 
೬-೩೦-೩೩); ಇ ಕ್ರೈ ಲದೊಳು ಕಬ್ಬಿಯೊಳು ಕಟ್ಟ ನೇಲುತಿರ್ಪುಕ್ಕಿನ 
ಗುಂಡುಗಳಿಂದ (ಕುಕಾಸಾಂ.೯-೪೮). ಕಬ್ಬ: ಎಡಗಯ್ಕೊಳುತ್ತರೋಷ್ಮದ 
ಕಡೆಯಂ ಪಿಡಿದೊತ್ತಿ ಕಬ್ಬಮಂ ಬಲಗಯ್ಯೊಳ್‌ ಪಿಡಿದು ತೆಗೆದೊಂಗೆ 
ಪಶ್ಚಿಮದೆಡೆವರೆಗಂ ಸೀಳ್ತಡೇಂ ಬಲಸ್ಸನೊ ಕೃಷ್ಣಂ (ಬಂಹರಿ. ೬-೧೯). . 
[€. ಪ್ರಾ. ಕವಿಅ. / ಸಂ. ಕವಿ, ಕವೀ, ಕವಿಕ] 
ಕಬ್ಬಿಕೋಲು (ನಾ). ಒಂದು ಬಗೆಯ ಆಯುಧ: ಖಡ್ಗ... 
ಕಬ್ಬಿಕೋಲು .. , ಜವದಾಡೆಗಳೆಂಬ ಬತ್ತೀಸಾಯುಧಗಳಿಂ (ವಿವೇಕ. 
೨೬೨). [ಕಬ್ಬ್ಬಿ- ಕೋಲ್ಕು (ಆ ಕೋಲ್‌,)] 
ಕಬ್ಬಿಗ (ನಾ). ಕಾವ್ಯವನ್ನ್ನು-ರಚಿಸುವವನು ; ಕವಿ: ಕಬ್ಬಿಗನಪ್ಪಂ 
ಪರಮನನೋಲಗಿಪುದು (ಸಮಪ. ೬-೫೬) ; ತಾಮೆ ತಮ್ಮ ಮನದೊಳ್‌ 
ಸರ್ವಜ್ಞರೆಂದಿರ್ಪ ಕಬ್ಬಿಗರುಂ ಕಬ್ಬಿಗರೆಂಬ ಲೆಕ್ಕದೊಳಗೇಂ ಭೂಭೃತ್‌ 
ಸಭಾ ಭೂಷಣಂ (ಅರ್ಧ ನೆ. ೧-೩೫); ಸೊಗಯಿಸುವ ಕಬ್ಬಮಂ 
ಕಬ್ಬಿಗರಲ್ಲದೆ ಮೆಚ್ಚರ್‌ (ಕಬ್ಬಿಕಾ. ೮). [ಕಬ್ಬ * -ಇಗ] 


| ಕಬ್ಬಿಗಗಳ್ಳೆ (ನಾ). ಕೃತಿಚೌರ್ಯಮಾಡುವವನು ; ಕಳ್ಳಕವಿ: 


ಕಳ್ವ ಕೊಳ್ವ ಖಳರಿರ್ಕೆಮ ಕಬ್ಬಿಗರಿರ್ಕೆಮ ಕದ್ಬಿಗಗಳ್ಳರೆಂದು ಕೂಸಾಡಿಸ 
ಬಾರದಕ್ಕರೆದ ರಾಜ್ಯದೊಳೀ ಕವಿಚಕ್ರವರ್ಶಿಯಾ (ಕಾಂತಿಫು. ೧೨-೭೭). 
[ಕಬ್ಬಿಗೆ 4 ಕಳ್ಳ) 
ಕಬ್ಬಿಗವಂದಿ (ನಾ). ಕಾವ್ಯ ರಚಿಸುವ ಜನ; ಸಾಮಾನ್ಯ ಕವಿ: 
ಪೊಸೆಯಿಪ ಕಮ್ಮಯಿಪ್ಪ ಸಮಕಟ್ಟುವ ಬಿನ್ನಣಮಿಲ್ಲದೆಕ್ಕೆ ರಂಜಿಸುವೆರ್ದೆ 
ಗೊಳ್ಳದೀಗಡಿನ ಕಬ್ಬಿಗವಂದಿಗಳೊಂದವಿಂದಿಗಳ್‌ (ಶಾಂತಿಷು.. ೧೨-೭೬). 
[ಕಬ್ಬಿಗ * ಮಂದ್ಮಿ) 


ಕಬ್ಬಿಣ 
ಕಬ್ಬಿಣ "ಕರ್ಪೊನ್‌:' ನೋ. 
ಕಬ್ಬಿಣಕಿಟ್ಟ (ನಾ). ಕಬ್ಬಿಣದ ತುಕ್ಕು, --ಜಂಗು: *ಸಿಂಘಾಣ- 
ಕಬ್ಬಿಣಕಿಟ್ಟಿ * (ಗಂಗಾಮ. ೩೨೮). [ಕಬ್ಬಿಣ (೮ ಕರ್ವೊನ್‌) + ಕಿಟ್ಟ] 
ಕಬ್ಬಿಣಗೊಂಜೆ (ನಾ). ಕಬ್ಬಿಣದ ಗೊಂಬೆ, ಪ್ರತಿಮೆ: *ಸ್ಮೂಣ- 
ಕಬ್ಬಿಣಗೊಂಬೆ* (ಗಂಗಾಮ. ೩೪೦). 
[ಕಬ್ಬಿಣ (ಆ ಕರ್ವೊನ್‌) + ಗೊಂಬೆ] 
ಕಬ್ಬಿಣದ ಮರ (ನಾ). ಒಂದು ಬಗೆಯ ಸಸ್ಯ: ಹುದಿಗೊಳ್ಳು, 
ಕಾಲ್ಮಧು, ಕಂಪಾಲೆ ಕಬ್ಬಿಣದಮರೆ (ಮೈಣಔಗಿ. ೭೦-೧೪೩೫). [1] 
ಕಬ್ಬಿಣಸಲಾಕೆ (ನಾ). ಕಬ್ಬಿ ಣದ ಸಲಾಕೆ, ಸರಳು (ಕ). 
(ಕಬ್ಬಿಣ (ಎ ಕರ್ವೊನ್‌) + ಸಲಾಕೆ] 
ಕಬ್ಬಿಲ, ಕಬಳ್ಕ (ನಾ). ೧. ಬೇಡ; ವ್ಯಾಧ: ಬಳಸಿದ ಪತ್ರೆಯಕಿ 
ಬರುತೆ ಕೆಪ್ಟಿನ ಕಾಲೊಳೆ ನೂಂಕಿ ತನ್ನ ಮುಕ್ಕುಳಿಸಿದ ತೋಯೆದಿಂ 
ಮಿಸಿಸಿ ಪತ್ರ, ಯನೊಬ್ಬುತಮಿರ್ದ ಕಬ್ಬಿಲಂಗೆಳಸಿ (a ಮ ಪ. ೧೦-೮೦). 
೨. ಮಾನುಗಾರ ; ಜಿ ಸೈರಪನು; ಜಾಲಗಾರ; ಅಂಬಿಗ: ತುಜು 
ಗಾವ ಗೋವರೆಂ ಮತ್ತ ಅಕೆಯ -ಕಬ್ಬಿಲರನೆಯ್ದೆ. ಬೆಸಗೊಳುತುಂ 


(ಧರ್ಮಾಮೃ. ೮-೨೩) ; ಹಿರಿದಪ್ಪ ಜಲಧಿಯ ಮಡುವಿನೊಳಗೆ ಕರಿಯ | . |- 


ಕಬ್ಬಿಲ ಜಾಲವ: ಬೀಸಿದ ನೋಡಯ್ಯ . .. ಕರಿಯ ತಬ್ಬಿಲ ಜಾಲವ 
ಹೊತ್ತುಕೊಂಡು ಹೋದರೆ ನೆತ್ತಜಕೋಳುಳಿಯಾಡಿತ್ತ ಕಂಡೆನು (ಅವಡಂ. 
೧೦-೩೭); ಕ ಬ್ಬಿ ಲ ಕಾಳಳೋವನ ಮಗ ಕಾವದೋಗ (ಎಕ. ೪1, 
ಚಿತ್ರದು. ೧೨-೩೫ ; 1286); ಎನ್ನುವನು ರಾಧಾತನಯನೆಂಬರು ಕಬ್ಬಿಲನು 
ಮಿಗೆ ಸಾಕಿದನೆನ್ನುವನು (ಸಂಭಪ. ೧೯-೧೬). ಕಬಳೆ;" ೧. “ಬೇಡ” 
(ಚತುನಿ. ಕಿ. 1, ೫೮). [?) 

ಕಬ್ಬಿಲಗಿತ್ತಿ “ಕಬ್ಬಿಲಿಗಿತ್ತಿ' ನೋ. 

ಕಬ್ಬಿಲತಿ *ಕಬ್ಬಿಲಿತಿ' ನೋ. 


ಕಬ್ಬಿಲಬೇಂಕೆ (ನಾ). ಮಾನುಗಾರರ ಮೇಲಿನ ಕೆರಗೆ: ಜೊಗೆದೆಲ! 


ಕಬ್ಬಿಲದೆಆ್‌ ಮಗ್ಗದೆಟಕಿ (ಎಕ.-೪7, ಕಡೂರು, ೪೯-೪೧ ; 1291). 
[ಕಬ್ಬಿಲ*- ತೆಕ್ಕೆ) 

ಕಬ್ಬಿಬಪಡೆ (ನಾ). ಕಬ್ಬಿಲರ ಗುಂಪು (?) : ಅನೆಗಳಿಗೆ ಹಯಾಳಿಗೆ 
ಕಮ .ತೆಂಡೆಆಕಿಯೆಲು ವಿಷಂ ಸವೆಯಲು ಚಂಡಿ ಳೆನ್ಬಲಪಡೆ' ನಡುಗು 
ತಿರಲು (ಬನಪು. ೫೯-೪೨). [ಕಬ್ಬಿಲ + ಪಡ್ಮೆ] 

ಕಬ್ಬಿಲವಡಿಕೆ (ನಾ). - ಕಬ್ಬಿಲದೆಅಕಿ (?): ತಮ್ಮ ಬಿಲುವಡಿಕೆ 
ಮುಖ್ಯವಾಗಿ ಕಬ್ಬಿಲವಡಿಕೆ _ಅವುಡು ಬಂದಡಂ ಸರ್ವ್ವನಮಸ್ಕವಾಗಿ 
'ಧಾರಾಪೂರ್ವ್ವಳಂ: ಮಾಡಿ ಕೊಟ್ಟು ಬಿಟ್ಟ ಧರ್ಮ್ಮ:' (ಸೌ ಇ ಇ. 1x-, 
೩೫೦-೧೧ ; 1262). [ಕಬ್ಬಿಲ* 1 

ಶಬ್ಬಿಲಿಗ್ರ ಕಬ್ಬಲಿಗ, ಕಬ್ಬುರೆಗೆ, ಕಜ್ಬುಲಿಗ (ನಾ). -ಮಾನೆಗಾರ ; 
ಜಾಲಗಾರ; ಅಂಬಿಗ: ಬೆನ್ನು ಅಸಗ ಚರ್ಮ ಜಾಡ'ಪೃಷ್ಮಸ್ಥಾನ 
ಕಬ್ಬಿಲಿಗ ಒಳದೊಡೆ: ಹೊಲೆಯ ಮೊಳಕಾಲು ಈಡಿಗ... ಇಂತೀ 
ಹದಿನೆಂಟು ಜಾತಿ ತನ್ನಲ್ಲುಂಟು (ವಡ ಶಾ:1, ೩೬೩) ; ಹರನ ಪ್ರಸಾದ 
ನೆಮಗಂ ಸಲ್ವುದೆಂದು ಮಿಗೆ ಹೀನರಹ ಕಬ್ಬಿಲಿಗರು ನೆರೆದು "(ರಾ ಫ ಚ. 
೧೨-೫೫) ; ಹಂಡೆಯವರು ಇವರು ಹಿದಿ ಕಬ್ಬಳಿಗೇರು, ಅವರೆ.. 
ಮಾನಹಿಡಿಯುವ ಹೋರೆಯನ್ನು "ಬಿಟ್ಟ ದಾ ಕೆ,(ಕಭಾಗೆ. ವಿ 
ಕಬ್ಬಿಲಿಗೆ: “ಮಾನಗಾರೆ; ಅಂಬಿಗ? (ಜಾ ನಕೊ(. ೩೪). 
ಕಬ್ಬು ರಗೆ: ಹೊಲೆಯ ಹೊತ್ತನ್ನು ಅರಿಯ ಕಬ್ಬುರೆಗ (ಅಂಬಿಗ) 
ತ ಅರಿಯ (ಹುಟ್ಟ ಹ. ೧೨೪). ಕಬ್ಬು ಲಗ: ಕಟ್ಟು ಲಿಗರೆಳ ಸಣಬು 


೧ಗಿಗಿ 


45 


ಬಿತ್ತಬೇಕು, ಉಳಿದಾದ ಒಕ್ಕಲತನದಬರು ಇತ್ತಿದಕೆ, ಅವರಿಗೆ ಏನತನರೂ /45 


ಕೇಡು ಆಗುವದು (ಕೃಷಿಪ್ರ: ೪೩). [ಳಲ್ಬಿಲ + -ಇಗ) 


ಕಬ್ಬುಲಿ 


ಕಬ್ಬಿಲಿಗಿತ್ತಿ, ಕಬ್ಬಲಗಿತ್ತಿ, ಕಬ್ಬಿಲಗಿತ್ತಿ (ನಾ). ಕಬ್ಬಿಲ ಜಾತಿಯ 
ವಳು ; ಬೆಸ್ತ ವಳು (6: “ಇಬ್ಬ ಲಗಿತ್ತಿ : ಕಂಡರೆ ಕಬ್ಬಲಗಿತ್ತಿ 
ಗೊಬ್ಬು ನುಡಿ ಮಾತುಗಳು ಜೂ ಖಃ ಕಬ್ಬಿಲಗಿತ್ತಿ : 
ಈತ ತ ಪರಾಶರ: ಕುಸುಮಗೆಂಧಿಯಾಕೆ ಕಬ್ಬಿಲಗಿತ್ತಿ (ಸಿದ್ಧವ. ಕ. 
೧೫೪-೫೧೯). [ಕಬ್ಬಿಲಿಗ + -ಇತ್ತಿ] 

ಕಬ್ಬಿಲಿತಿ, ಕಬ್ಬಿಲತಿ (ನಾ).- ಕಬ್ಬಿಲಗಿತ್ತಿ: ಛೂಸುರರ ಗರು ಕಬ್ಬಿಲಿಕ 
ಗಲ್ಲಾವ್ಶಾ ಸನೊಗೆದನು (ಬಸಪು. ೫೭-೭೨) ; ವ್ಯಾಸನೊಗೆದನು ಕಬ್ಬಿಲಿತಿಗೆ 
(ಮೋಳಿಪು. ೪೯೯). ಕಬ್ಬಿ ಲ ತಿ: ದೇವಲೋಕದ ಸೂಳೆ ಕಬ್ಬಿಲತಿ 
ನಾಯ್ಗತ್ತೆ ಪಾವು: ಕುಚಕಿತೊತ್ತು ಕಮ್ಮಲನಸಗ ಮಾದಿಗಂ ನಾವಿಂದ 
ಜೇಡನಿವರಾದಿ ಜನನಂ ಗೋಕ್ರವೆಂಬುದಂ ತಾ ವಹಿಸದೆ (ವೀಕೈಪು. 
೭-೧೫-೨೨). [ಕಬ್ಬಿಲ + -ಇತ್ತಿ (೬ -ಇತ್ತಿ)] 

ಕಬ್ಬಿಲೆ, ಕಬ್ಬಿಳೆ, ಕಬ್ಬೀಳೆ (ನಾ). ಕಾಗೆ; ಪಾಯಸ: ಧನಲಾಭಮನ್‌ 

 ರುಜೆಯನೆಯ್ದೆ . ಕಬ್ಬೆಲೆಯೆ ಶಿಳಿಪುಗುಂ ಮುಂಬಗೆಲೊಳ್‌ 
(ಲೋಕೋಪ.'೧೨-೩೫)."-ಕಬ್ರಿಳೆ : ಮೂಜನೆಯ ಜಾವದಲ್ಲಿ ಕಬ್ಬಿಳೆ 
ಕರೆಯಲ್‌ ಈ ಪೇಲ್ಲಳಾರ್ಯಂಗಳಂ ಸೂಚಿಸುವುದು (ರೋ ಕೋಪ. 
೧೨-೩೬ ಟೀಕು). ಕಬ್ಬೀಳೆ : ವೈರಿ ಪಿನಾರಂ ಧನಧಾನ್ಯಪ್ರವೃದ್ಧಿ ಕಬ್ಬೀಳೆ 
ಪಾಕಾಂ. ಬಿಳಿ] ಕರೆಯೆ ಯಾವು ತ್ರಯದೊಳ್‌ (ಲೋಕೋಪ. ೧೨-೩೭). 
ಹ 

ಕಬ್ಬಿಸಿಲು (ನಾ). “ಪ್ರಖರವಾದ ಬಿಸಿಲು” (ಅವಚಂ. ಕೋಶ): ಕನ್ನಡಿ 
ಯುಂಡ ಬಿಂಬ ಕಬ್ಬುನ ಉಂಡ ಸೀರು ಕೆಬ್ಬಿಸಿಲುಂಡ[ಪಾಕಾಂ. ಕುಪ್ಪಸ 
`ಉಂಡ] ಅರಿಸಿನದಂತೆ.ಗರಹೇಶ್ವಕ ನಿಮ್ಮ ಶರಣರು (ಅವಚಂ. ೮೨-೩೬೭). 

[೭ ಕಡಿದು ೬ ಬಿಸಿಲು (೮ ಬಿಸಿಲ್‌)] 
ಕೆಬ್ಬಿಳೆ "ಕಬ್ಬಿಲೆ?-ನೋ. 
ಕನ್ನಿ ದ್ಬೇಳೆ "ಕಬ್ಬಿಲೆ?. ನೋ. 
ಬ್ಬು; (ಕ್ರಿ). ೧. ಬಳಸು; ಸುತ್ತುಗಟ್ಟು (ಸ್ಕಾಂಡರ್‌). 3. ಮೇಲೆ 
ತ ; ಆಕ್ರಮಿಸು (ಸ್ಕಾಂಡರ್‌). 
(ದೇ. ॥ ತಮಿ. ಮಲ: ತೆಲು. ಕಪ್ಪು] 
ಕಬ್ಬು "ಕರ್ವ? ನೋ. 
ಕಬ್ಬುಗುಳ್‌ "ಕರ್ಬುಗುಳ್‌' ನೋ. 


-ಕಬ್ಬುಹೋಂಟ' “ಕರ್ವದೋ ಕಟ? ನೋ. 


ಕಬ್ಬು ನ "ಕಪೊೋನ್‌' ನೋ: 

ಸಬ್ಬು ನಕೋಟೆ (ನಾ). ಒಂದು ಊರಿನ ಹೆಸರು: ಆರ್ರಿಯಹಳ್ಳಿ 
ಕಬ್ಬುಸಿಕೋಟಿ ನೆಲ್ಲಿಗೆಕಿ ಟೀಯ ನಹಳ್ಳಿ (ಎಕ. ೪, ಬೇಳೂರು. 
೭೪-೧೨೧ 1261). [ಕಬ್ಬುನ ೬ ಕೋಟಿ] 

ಕೆಬ್ಬು ನಳೋಲು (ನಾ)... ಕಬ್ಬಿಣದ ಕೋಲು, ಸಲಾಕೆ, 
೦ಬ: ಕಬ್ಬು ನಳೋಟುಗಳ" 'ನಿಡಿದಿಟ್ಟಣಿಸಿ -ಬಹ ಕೆೊಟ್ಟಿಗಾಲರ 
(ಬಸಪು. ಬ ಇಟ್ಟ ಕಬ್ಬು ನಕೋಲ .... ಸಿಡಿದಿಟ್ಟಿ - "ಚಕ್ರವು 
ಹಿಂಡಿವಾಳಪು (ಸಾಳ್ವಭಾ. wn). 

[ಕಬ್ಬುನ (< ಕರ್ಪೊನ್‌) + ಕೋಲು, (ಆ ಕೋಲ್‌,)] 

ಕಬ್ಬುನಗಲ್‌ "ಕರ್ಮೊಂಗಲ್‌' ನೋ. 

ಕಬ್ಬುಬಲ್ಲ "ಕರ್ವುವಿಲ್ಲ' ನೋ. 

ಕಬ್ಬುಬೆಕ್ಕು (ನಾ). ಒಂದು. ಜಾತಿಯ ಬೆಕ್ಳು:. ಹುಲಿಜಾತಿ, ಹುಲಿ, 
ಹೆಬ್ಬುಲಿ... ಪುನುಗಿನ, ಬೆಳ್ಳು, ಜವಾಜಿದೆಕ್ಳು ; ಕೀರಬೆಕ್ಕು ಕಬ್ಬು 
"ಬೆಕ್ಕೂ (ನಮ್ಮನು. ೨೩೯). [ಆ ಕಚ್ಛೆಕ್ಕು 2) 

ಕಬ್ಬುರಗ "ಕಬ್ಬಲಿಗ ನೋ. 


'ಕಬ್ಬುಲಿ "ಕರ್ಬುಲಿ : ಫೋ, 


ಕಬ್ಬುಲಿಗ 


ಕಬ್ಬುಲಿಗ "ಕಬ್ಬಿಲಿಗ' ಫೋ. 

ಕಬ್ಬು ನಿಲ್‌ "ಕರ್ವುವಿಲ್‌' ನೋ. 

ಕಬ್ಬು ವಿಲು "ಕರ್ವುವಿಲು? ನೋ. 

ಕಬ್ಬು ವಿಲುಗಾಜಿ "ಕರ್ವಿಲ್ಲುಗಾಅ? ನೋ. 

ಕಬ್ಬು ವಿಲ್ಲ "ಕರ್ವುವಿಲ್ಲ' ನೋ. 

ಕಬು ವಿಲ್ಲ "ಕರ್ವುವಿಲ್‌' ನೋ. 

ಕಬ್ಬು ನಿಲ್ಲೆ (ನಾ). ಕಬ್ಬಿನ ಜಲ್ಲೆ, —ತುಂಡು: ಉಪ್ಪಿನಕಾಯಿ 
ಹುರಿಮೆಣಸುಗಡಲೆ ಸಕ್ಕರೆ ಶುಂಠಿ ಕಬ್ಬುವಿಲ್ಲೆಗಳನುಜಕಿ ಮಾಜುವರ್‌ 
ಬರುತಿರ್ದರು (ಚೆಬಪು. ೪೭-೪೨). [ಕಬ್ಬು (ಆ ಕರ್ವೆ) * ಬಿಲ್ಲೆ) 

ಕೆಬ್ಬುಳಿಗ (ನಾ). - ಕಬ್ಬಿಗ: ಅಡುಗುಳಿಗಂ, ಅಡುಗಿಗಂ ; ಕಬ್ಬುಳಿಗಂ, 
ಕಬ್ಬಿಗಂ (ಶಬ್ಬಾನು. ೪೧೦ ಪ್ರಯೋ). [ಕಬ್ಬ * -ಉಳಿಗ್ಯ) 

ಕಬ್ಬೆಕ್ಕು (ನಾ): ಕಾಢಿನ ಚೆಕ್ಕು: ಕಾಡುಕುರಿ, ಕಾಡುಹಂದಿ. .., 
ಕಬ್ಬೆಕ್ಕು, ಹಾರಬೆಕ್ಟು ಮುಂತಾದ ಪ್ರಾಣಿವರ್ಗಕ್ಕೆ ಕಾಡಿನಲ್ಲಿ ಮಿತಿಯೇ 
ಇರಲಿಲ್ಲ (ಸಂಜಪಂ. ೨); ಕಬ್ಬೆಕ್ಳು ಎಲ್ಲಿಯಾದರೂ ಮೇಲೆ ಹತ್ತಿ 
ಕುಳಿತಿದೆಯೋ (ಮಲೆಮ. ೬೭). "ಕಾಟಸ್ಸಿಕ್ಕು' ಪರಾ. 

[ಆ ಕಾಡ್ಯು + ಬೆಕ್ಕು] 

ಕಬ್ಬೆಗಲ್‌ (ನಾ). ಎತ್ತಿನ ಹೆಗಲಿನ ಬಾವು —ಊತ; ಉಬ್ಬಿದ 
ಹೆಗಲು: ಇನಿತುಮಂ ತಿಲತೈಲದೊಳಟ್ಟು ಪೂಸುಗುಬ್ಬರಿಸುತುಮಿರ್ಹ 
ಕಬ್ಬೆಗಲ ತಳಿದು ಮೂರ ಔಡಾನ ವಿಸ್ಮಯಂ (ಲೋಕೋಪ. ೯-೨೧೬). 

(ಇ. ಕಂದು + ತೆಗಳ್‌] 

ಕಬ್ಬೆಯ (ನಾ). ಅಂಬಿಗ; ಕಬ್ಬಲಿಗ : ಕಚ್ಚೆ ಬ್ಬೈಯ)ರು :-- ಇವರು 
ವಿಜಾಪುರದ ತಾಲ್ಲೂಕುಗಳಲ್ಲಿರುತ್ತಾರೆ. . . ಇವರಲ್ಲಿ ಕಬ್ಬಲಿಗೇರು 
ಬಾರೆಕೇರು ಎಂತಲೂ ಎರಡು ವರ್ಗಗಳಿವೆ (ಕಭಾಗೆ. ೧೩೩). [1] ' 

ಕಬ್ಬೇರು (ಕ್ರಿ). ಕಪ್ಪು ಹಿಡಿ; ಕುಟ್ಟು ಹಿಡಿ (?): ಈ ಸಾಚೆಯು 
ಕಟ್ಟಿಗೆಯಿಂದ ಮಾಡಿದ್ದಾದರೆ ಅದು ನೀರಿನ ತಂಪಿನಿಂದ ಎಷ್ಟು ದಿವಸವಾದ 
ಕಾಲಕ್ಕೂ ಕಬ್ಬೇರಿ ಕೆಡದೆ ಇರುವದು (ಕೃಷಿಪ್ರ- ೧೧೧). 

[ಕಪ್ಪು (ಆ ಕರ್ಪು,) * ಏರು, (ಆ ಏಜ್‌)] 

ಕಬ್ಬೊಗೆ "ಕರ್ವೊಗೆ' ನೋ. 

ಕೆಬ್ಬೊನ್‌ "ಕರ್ವೊನ್‌” ನೋ. 
ಕಬ ಳೆ (ನಾ). ಕರಿಯ ಹೊಳೆ; ಕಪ್ಪುನದಿ : ಅಲರ್ಗಣ್ಣ ಢಾಳವಳ 
Ke, ಕಾಂತಿ ಬಾಯ್ದೆಆ್‌ ಯ ಪೊಳಪೊಂದಕೊಡನೊಂದು ಬೆಚ್ಚು ಮುಖ್ಪುರಿ 
ಗೊಂಡು ಬೆಳೆದು ಬೆಳ್ತೊಳೆಯ ಕಬ್ಬೊಳೆಯ ಕೆಂಬೊಳೆಯ ಕೂಡಲ ತೆಜದಿ 
(ಸೌಂದಪು. ೬-೫೦). [೮ ಕರಿದು * ಪೊಳ್ಳೆ (೬ ಪೊಟ್ಸ್‌,)] 

ಕಬ್ಬೋರಿ (ನಾ). ಒಂದು ಬಗೆಯ ಸಸ್ಯ: “ಗಗರ:--ಕೋಲು ಮಾನು, 

ಕಡ್ಬೊ (ರಿ, ಕಿಜಿಯೇಲಕ್ಕಿ, ಮುಂಡೀಚಲು? (ಓಷಧಿ. ೪೫). [?) 

ಕಮಂಗಿ (ನಾ). ೧. ಒಂದು ಜಾತಿಯ ಮಂಗ (?):* 
ಹುಡುಗನನ್ನ ಕಮಂಗಿ ಹಾಗೆ ಮಾಡಿಬಿಟ್ಟಿದ್ದಾರೆ * (ನಡೆದಾ. 11, ೧೦೩೧). 
೨. ಬುದ್ಧಿಗೇಡಿ; ವಕ್ರ: ಇದು ಸಂಸಾರ ಕಣೋ ಕಮನುಂಗಿ 
(ಅನ್ನಾವ. 6೪). [?] 

ಕಮಂಡಲ (ನಾ). ಯತಿಗಳೂ ಬೈರಾಗಿಗಳೂ ಉಪಯೋಗಿಸುವ 
ಜಲಪಾತ್ರೆ; ನೀರಿನ ಗುಂಡಿಗೆ: *ಜಲಪಾಕ್ರೆಯೆ ಕಮಂಡಲಂ”' 
(ಮಂಗರಾ. ೬೩-೨೫); ಬ್ರಹ್ಮನ ಕರಕಮಂಡಲದೊಳಗೆ ಹುದುಗಲಿ 
ರವಿಯ ಮಜಕಿಹೊಗಲಿ (ಕುವ್ಕಾ ಬ್ರೊ . ೮-೩೫); ಧಾರೆಯೆಜಕೆವಾ 
ಕಮಂಡಲಜಲಂ ಮೊದಲಿಲ್ಲವೇ (ನೀಕೈಪು. ೩-೧೪-೨೮) ; ಸುಬ್ಬಣ್ಣಕಕ್ಕ 


೧೫೧೨ 


30 


83 


ಕಾವಿಯನ್ನು ಧರಿಸಿ ಕೈಯಲ್ಲೊಂದು ದಂಡವನ್ನೂ ಕಮಂಡಲನನ್ನೂ 45 


ಹಿಡಿದು ಬದರಿ ಕಾಶ್ರಮಕ್ಕೆ ನಡೆಹೆ (ಹೊಸಕ್ತಿ.೨೫೩). [ಲ ಸಂ, ಕಮಂಡಲು] | 


ಕಮತ 


ಕಮಂಡಲು (ನಾ). ಎ ಕಮಂಡಲ: ಗುಂಡಿಗೆ ಕಮಂಡಲುವಕ್ಕು? 
(ಮಂಗರಾ. ೭೬-೪೯); ಮಹಾಖಸಿಯ ತಳಿದ ಕನಕಕಮಂಡು£ಡ್ತುಲು 
ವಿನ ತೀರ್ಥೋದಕಂಗಳಿಂದಯ್ವರುಂ ಪವಿಕ್ರೀಕೃತ ಮಸ್ತ್ರಕರಾಗಿರ್ದ 
(ಪಂಪಭಾ. ೬-೧೧ ವ); ಚಂ ದ್ರಶೇಖರನು ಸ್ವಾಮಿಯು ಕೊಟ್ಟ 
ಕಮಂಡಲೂದಕವನ್ನು ಶೈವಲಿನಿಗೆ ಕೊಟ್ಟು...ಯೋಗನಿದ್ರೆ ಬರಿಸಿದನು 
(ಬಂಕಿಮ. ೧೦೦). [ಸಂ.] 
ಕೆಮಂದಮರ (ನಾ). ಸಂಪಗೆ ಜಾತಿಯ ಒಂದು ಸಸ್ಯ: ಕನಂಗಹೂ 
ಕಮಂದಮರ, ಅಪೂರ್ವಚಂಪಕ್ಕ ವನಸಂಪಿಗೆ, ಕತ್ತೆಸಂಪಿಗೆ (ಮೈಚಿಗಿ. 
[ಕಮಂದ್ಯ 4 ಮರ] 
ಕಮಂಧ (ನಾ). - ಕಬಂಧ (ಕ). [ಆ ಪ್ರಾ. ಕಮಂಧ. / ಸಂ. ಕಬಂಧ] 
ಕೆಮಕಮಮಾಡು (ಕ್ರಿ). (ಉಕ) ನುಂಗಿ ನುಂಗಿ ಮಾತಾಡು: 
“ಇಲ್ಲಾ, ನನ್ನ ಕಡೀಗೆ. ಮತ್ತ ಬ್ಯಾರೆ ಫೋಟೋ ಅವ, ಬ್ಯಾರೆ -ಅವ? 
ಎಂದು ಕೇಶವನು ಕಮಕಮಮಾಡಿದನು ( ಸಮಜೀ. ೨೫೨). 
[4 ಮರಾ. ಕಮಕಮಣೇ] 
ಕಮಕಾಳ (ನಾ). (ಉಕ) ದಟ್ಟವಾದ ಕಪ್ಪು; ಬಹಳ ಕಪ್ಪು: 
ಗಾಳಿ ಕೂಡ ಯಾವ ಮನೆಯ ಮೂಲೆಯನ್ನು ಸೇರಿತ್ತೋ ಯಾರು 
ಬಲ್ಲರು. ಮೇಲೆ ಕತ್ತಲು ಕಮಕಾಳ (ಗೀಚುಗೆ. ೧೧). (2) 
ಕಮಗಗ್ಗರೆ "ಕಮ್ಮಗಕ್ರೆ' ನೋ. 
ಕಮಟಿ (ನಾ). ಚಾವಟ; ಬೆತ್ತಗಳನ್ನು ಹೆಣೆದು ಮಾಡಿದ ಛಡಿ: 
ಹಚ್ಚನ್ನ ಕರಡ ಹಾಕಲಿ ಬೇಕೋ ನಿಚ್ಚಳ ನೀರ ಕುಡಿಸಲಿ ಬೇಕೋ 
ಸಂಸ್ಕಾರ ಎಂಬ ಕಮಚಿಲೆ ಹೊಡಿಯಲಿ ಬೇಕೋ (ಶರೀಫ. ೪೭-೧). 
[*- ಹಿಂ. ಮರಾ. ಕಮಚೀ) 
ಕಮಟಿ (ನಾ). ಆಮೆ. "ಕಮಟವಾವುಗೆ' ಪರಾ. [ ಸಂ. ಕಮಠ) 
ಕಮಟವಾವುಗೆ (ನಾ). ಆಮೆಯ ಆಕಾರದ ಪಾದುಕೆ: ಲಲಿತ 
ಪಚ್ಚೆಯ : ಕಮಟಹಾವುಗೆ ಗೆಲುವ ಪದೆಪಂಕೇಜ ಚರಣದ (ಜಿನಭಾ. 
೧೦-೨೦). [ಕಮಟ + ಪಾವುಗೆ] 
ಕಮಟು, ಕಂಟ್ಕು, ಕಮುಟು (ನಾ). ೧. ಗಬ್ಬುವಾಸನೆ; ಅಸಹ್ಯ 
ವಾಸನೆ; ವಿಶೇಷವಾಗಿ ಬಹಳ ದಿನ ಇಟ್ಟ ಕೊಬ್ಬರಿ, ಹೊಲಸು 
“ಬಟ್ಟಿ' ಮೊಡಲಾದುವುಗಳಿಂದ ಬರುವ ವಾಸನೆ; ತುಪ್ಪ ಅಥವಾ 
ಎಣ್ಣೆ ಸುಟ್ಟಿ ವಾಸನೆ: ಮೈತುಂಬಾ ಬೆವರು ಬರಿಸುವಂಥ ಕಮಟು 
ಹವೆಯಲ್ಲಿ ಸಂಜೆಯವರೆಗೂ ದುಡಿತ ' (ಮಣ್ಣುಹೆ. ೧೫೬); ಬೆಣ್ಣೆಗೆ 
ಕಮಟುನಾತ (₹8೦06) ಬರುತ್ತದೆ (ಮಾನಸಾ. ೭). ಕೆಂಟ್ಟು: 
೧. ಮನದಿ ಸೇರಿಹುದು ಸಡ್ಡರ್ಗದೆಂಟು ಯಿದರೊಳಾರಿಪ್ಪ ರಲ್ಲಿಹುದು 
ದುರ್ಗುಣದ ಕಂಟಿ (ಭಕ್ತಿಸ. 1೪, ೭-೪); ಗಂಡನುಳ್ಳ ಸತಿ ನಂಟು 
ಕನ್ನಡಿಯೊಳಗಣ ಗಂಟು -ಕಂಡವರಿಗೆಲ್ಲಾ ಕೆಂಟು ಭಂಡಾಟಿವುಂಟು 
(ಸಾರಂಗ. ೯). ೨. ದೀಪದ ಕುಡಿಯಲ್ಲಿರುವ ಕಪ್ಪು; ದೀಪದ 
ತುದಿಯ ಕಿಟ್ಟ. ಕೆಮುಟು:: ೧. ಮನೆಯಲ್ಲೆಲ್ಲಾ ಕಮುಟುವಾಸನೆ 
ತುಂಬಿಕೊಂಡಿದೆ (ರೂಢಿ). 
[ದೇ. ॥ ತಮಿ. ಕವಿಚ್ಚು, ಕವುಲ್‌, ಕೌಲ್‌ ; ತುಳು. ಕವುಂಟು; 
ತೆಲು. ಕವುಡು, ಕಾಚು] 
ಕಮರಠೆ' (ನಾ). ೧. ಆಮೆ; ಕೂರ್ಮ: “ಕಮಠ ಖರ್ಪರೆ ಸಮಂ 
ರಕ್ಕಸನ ಮೆಯ್‌ (ಶ್ರೀರಾಮಾ. ೧೮೧-೧೫೫). ತಿ. ಮಹಾ 
ವಿಷ್ಣುವಿನ ಹತ್ತು ಅವತಾರಗಳಲ್ಲೊಂದು; ಕಮಠ ರೂಹಿ 
ಯಾದ ಮಹಾವಿಷ್ಣು; ಆದಿಕೂಮರ ೯: ಕಮಠನುಂ ತೂಗಿದಂ 
ಹರ್ಜ್ಷದಿಂದಂ (ಜಗವಿ. ೩-೪), ಪಾಂಡವರು ಕಣನೊಳು 
ವೆಂಕಣಿಸಿದರು ಕಮರ ಟಿಂಕಣಿಸೆ (ಕುವ್ಯಾಉ. ೧೧ ಸೂಡನೆ). 


೧೭-೨೯೪). 


ಕಮಠಾಧಿಪ 


೩. (ಖುಷಿಗಳ) ನೀರಿನ ಪಾತ್ರೆ. ೪. [ಜೈನ] ಒಬ್ಬ ನ್ಯಂತರನ 
ಹೆಸರು: ಅಗಣಿತಸಾಹಸೈಕನಿಧಿ ಸಜ್ಜನಪೂಜ್ಮಗುಣಪ್ರಕಾಶಕಂ ಮಿಗೆ 
ಕಮಕೋಪಸರ್ಗಮನಡಂಗಿಸಿ (ಪಾರ್ಶ್ವಪು. ೧೧೯). [ಸಂ.] 

ಕೆಮಠಾಧಿಪ (ನಾ). ಕೂರ್ಮಗಳ ಪ್ರಭು; ಆದಿಕೂರ್ಮ : ಕಿಡಿವಿಜೆ 
ಕರ್ಪರಂ ಸುಗಿದು ಮೆಯ್ದೆಗೆದಂ ಕಮಠಾಧಿಪಂ (ಸಂರಾಮಾ. ೬-೮೩). 

[ಕಮಠ + ಅಧಿಪ] 
ಕೆಮಠಿ (ನಾ). ೧. ಹೆಣ್ಣಾಮೆ. ೨. ಸಣ್ಣ ಆಮೆ. 
[ಆ ಸೆಂ. ಕಮರೀ]. 

ಕೆಮಠೇಶ್ವರ (ನಾ). ೧. `ಒಂದು ಶಿವಲಿಂಗದ ಹೆಸರು ೨. “ಆದಿ 
ಕೂರ್ಮ; ಮಹಾದೇವನಿಗೆ ಅಗಸಾಲೇರು- ಇಟ್ಟುಕೊಂಡ 
ಹೆಸರು” (ಗಂಗಾಮಃ ೭೧). [ಮಠ 4 ಈಶ್ವರ] 

ಕಮಡಿ (ನಾ). ಬಿಳೀ, ಮಗ್ಗದವರೆಲ್ಲಿ ಒಂದು ಪಂಗಡ . (ಎಸನ್ಯು. 
೪111, ೯). (1) 

ಕಮತ "ಕಮ್ಮೆತ? ನೋ. 

ಕಮತಕಟ್ಟಿ (ನಾ). ಬೇಸಾಯದ ವ್ಯವಸ್ಥೆ: ವಾಡೆಯ : ಕಮತಕಟ್ಟೆ 
ತನಗೇನೂ ಸಂಬಂಧವಿಲ್ಲವೆನ್ನುವಂತೆ ಊರ ಕಾರಭಾರದಲ್ಲಿ ನಿರತನಾದ 
(ಗ್ರಾಮಾಯ, ೧೧); ಕಮತಕಟ್ಟೆ ಮಾಡಿಕೊಂಡು ನಿಂತ (ಕಪ್ಪು ಹು. ೩೮). 

[ಕಮತ (ಆ ಕಮ್ಮತ) + ಕಟ್ಟಿ] 

ಕಮತರತ (ನಾ). ಕಡಮೆ; ಕೊರತೆ: ದೇಸಾಯರ ಹೆಂಡತಿಗೆ ನಮಗ 
ಕಮತರತ ಇಲ್ಲ (ರಕ್ತಧ್ವ. ೩೨೫); *ನಮಗೇನ ಕಮತರತ ಐತಿ? 
(ಬಾಟಖ. ೧೦).  [4- ಪಾರೆ. ಕವರ್‌ತರ್‌ ; ಮರಾ. ಕಮತರ] 

ಕಮತಿಗ "ಕಮ್ಮತಿಗ' ಭೋ. 

ಕಮನ (ಗು). ೧. ಸುಂದರವಾದ; ಮನೋಹರವಾದ : “ಕಮನಂ 
(ಪಾಕಾಂ. ದೆಮನಂ]ಶುಭಂ . . . ಸುಮನೋಜ್ಞಮತಿಕಾಂತಂ? 
(ಮಂಗರಾ. ೧೨೬-೨); ಇಂತೀ ಕಮನಚರಿತ್ರಂ ಶಿವಶರಣರ ಮುದ 
ನವವನಚೈತ್ರಂ (ಉದ್ಭದೇ. ೧-೨೭). ತಿ. ಬಯಸುವ ; ಕೋರುವ ; 
ಇಚ್ಛಿಸುವ. ೩. ಬಯಸತಕ್ಕ; ಅಪೇಕ್ಷಣೀಯವಾದ. (ನಾ). 
೪.ವಿಷಯಲಂ.ಪಟ; ಕಾಮುಕ: ತರುಣಿಯರ -ಕಡೆಗಣ್ಣ 
ಬಿರಿಮುಗುಳ ಲೋಭದಿಂ .. . ಕಮನಜಂಗುಳಿ ಬಂದು .ಬಂಧುರದಿ 
ಪರಿವೇಷ್ಟಿಸಿ ತರತರದಿ ಸಿಂದಿರುವ ಪರಿಯಂ ನಿರೀಕ್ಷಿಸುತೆ. (ವೆಂಕಾರಾ. 
೧-೪-೨೪). ೫. ಕಾಮ; ಮನ್ಮಥ. ೬. ಅಶೋಕವೃಕ್ಷ. [ಸಂ.] 

ಕಮನಂಬೆಜು (ಕ್ರಿ). ಸೌಂದರ್ಯವನ್ನು ಪಡೆ; ಮನೋಹರ 
ವಾಗು : ಕುಂದಿಲ್ಲದ ಕಮನಂಬೆತ್ತ ಸಿರಸ್ಸಿಂದೊಪ್ಪುವ ಮಾದೇವನ 
(ಉದ್ಭದೇ. ೬-೨೦). [ಕಮನ + ಪೆಜ್ಯು) 

ಕಮನಿ (ನಾ). ಹತ್ತಿ: *ಕಮನಿ- ಹತ್ತಿ? (ಓಷಧಿ. ೨೩). [೫ 

ಕಮನೀಯ (ಗು). ೧. ಸುಂದರವಾದ; ಮನೋಹರವಾದ : ನಿನ್ನಾ 
ಮಿಮಳ ಯಶೋವಿಧುವೆಂಬುದು ಕಮನೀಯಂ ಶ್ಲೇಷರೂಪಕಾಲಂಕಾರಂ 
(ಕವಿರಾ. , ೩-೨೧) ; ಕಮಸೀಯ ಕಥೆಗಳಂ -ಕೇಳುತಿರುಳಂ ಕಳೆದು 
(ಶ್ರೀರಾಮಾ. ೩೩-೧೩೭). ೨. ಬಯಸತಕ್ಕ; ಅಪೇಕ್ರಿಸತಕ್ಕ. [Aಂ.] 

ಕಮನೀಯತೆ (ನಾ). ಸೌಂದರ್ಯ; ಮನೋಹರತೆ : ರನ್ನದುಯ್ಕ 
ಲನೇಆ : ಚಂದ್ರಿ ಕಾಸಾಂದ್ರಪೀಯೂಷವಾರ್ಧಿ ಯೊ ಳೋಲಾಡುತೊಗೆ 
ತರ್ಪ ಹಮಳೆಯಂತೆ -ಕಮನೀಯತೆಯನಪ್ಪುಕೆಯ್ದು (ರಾಜಶೇ. 
೧೧-೧೮೮ ಪ); ಮುಖ್ಬನಾರ್ಯರ ಹಾಡುಗಳಲ್ಲಿ ಶೈಲಿಯ ಸೊಬಗಿಣೆ, 
ಭಾವದ ಬೆಹಗಿದೆ, ಕಾವ್ಮದ ಕಮನೀಯತೆಯಿದೆ ( ಶರಚ. ೫೯೩) ; ಸೃಷ್ಟಿ 
ಕರ್ತನ ಕಮನೀಯತೆಯನ್ನು ಕುರಿತು ಮಹಮ್ಮದನು ... ಆರೋಚಿಸ 
ತೊಡಗಿದನು (ಸೈಗಂಬ. ೧೫).) (ಸೆಂ. ಕಮನೀಯತಾ) 


೧೫೧೩ 


ಕ 


5 


45 


ಕಮಲ 


ಕಮನೀಯಸ್ವಾಂತೆ (ನಾ). ಮನೋಹರವಾದ ಮನಸ್ಸುಳ್ಳವನು ; 
ಒಳ್ಳೆಯ ಮನಸ್ಸಿನವನು: “ಜೀನವ್ರಾತಲತಾಂತವಾತ ಕಮನೀಯ 
ಸ್ವಾಂತಮೈಶ್ವರ್ಯಮೆಂಬೀವಾಕ್ಕಂ ಸುಮನಾಭಿಧಾನಂ? (ನಾನಾರ. ೬೯). 
[ಕಮನೀಯ + ಸ್ವಾಂತ] 
ಕಮರಕೆ (ನಾ). ಒಂದು ಜಾತಿಯ ಮರ: ಹುಣಿಸೆ, ಕಗ್ಗಲಿ, 
ಅಂಕೋಲೆ, ಕಮರಕ, ಮುರೆಕಲಿ (ನಮ್ಮನು. ೨೩೬). 
(?. / ಹಿಂ. ಕಮರಖ < ಸಂ. ಕರ್ಮರಕ) 
ಕಮರಕಸ.(ನಾ).. ಒಂದು ಬಗೆಯ ಅಂಟು ; ಮುತ್ತುಗದ ಅಂಟು: 
ಕಮರಕಸ (ಒಂದು ಪ್ರಕಾರದ ಅಂಟು) (ಮುಂಬವ್ಕಾ. ೧೪೭). 
[«- ಪಾರೆ. ಮರಾ. ಕಮರ್‌ಕಸ್‌] 
ಕೆಮರಬಂದ, ಕಮರಿಬಂದ, ಕಮ್ಮರುಬಂದು (ನಾ). ಸೊಂಟಕ್ಕೆ 
ಕಟ್ಟುವ- ಪಟ್ಟಿ; ನಡುಕಟ್ಟು: ಸೂರ್ಯಪುಟವಿಜಾರದ ಮೇಲೆ 
ಶ್ರೀತ ಕನಕದ ಕಮರಬಂದವದೆಳುಪರಿಯೊಳು ಜವದಾಡೆಯೊನ್ಬ 
(ಪ್ರಭುಪು. ೯-೨೦೬). ಕಮರಿಬಂದ: ತೋಳ ಬಾಪುರಿಯಿಟ್ಟು 
ಕಮರಿಬಂದವ ಕಟ್ಟ... ಪೈಠಣಿಯನು ತೊಡಿಸಿ (ಜಿನರಾ. ೯-೫೨). 
ಕಮ್ಮರುಬಂದು : ಸವಾರರು ಬೂಟುಗಳನ್ನು ಹಾಕಿಕೊಂಡಿರುವಂತೆ 
ತೋರುತ್ತದೆ. ಕೆಲವು ನಿಲುವಂಗಿಯನ್ನೂ ಕಮ್ಮರುಬಂದನ್ನೂ ಧರಿಸಿವೆ 
(ಮೈವಾಸ್ತು. ೧೦೯). 
[4 ಮರಾ, ಪಾರ. ಕೆಮರ್‌ಬಂದ್‌'] 


ಕಮರಾಕ್ಷಿ (ನಾ). ೧. ಕಮರಕ: ಕಮರಕ್‌ಮರೆ, ಕಮರಾಕ್ಷಿ, ದಾರೆ 


ಹುಳಿ (ಮೈಔಗಿ. ೧೧-೧೮೪). ೨. ಒಂದು ಬಗೆಯ ಹಣ್ಣು. 
[?. 1 ಹಿಂ. ಕಮರಖೀ] 

ಕಮರಿ "ಕಮ್ಮರ್ಕಿ? ನೋ. 

ಕಮರಿಕೆ, (ನಾ). ಕಮರು ಆಗುವಿಕೆ; ಸುಟ್ಟುಹೋಗುವಿಕೆ; ಕನರು 
ಏಳುವಿಕೆ (ಕ). [ಕಮಕ್ಕು (4 ಕಮಜ್ಜು) 4 -ಇಕೆ] 

ಕಮರಿಕ್ಕೆ (ನಾ). ಒಂದು ಬಗೆಯ ಹಣ್ಣಿನ ಗಿಡ; ಕರಮರ್ದಕ : 
« ನೈಸ್ಮಪಾಕಫಲಃ, ಅವಿಗ್ನಟ ಸುಷೇ ೧8, ಕರಮರ್ದಕಃ - ೬ ಕಮರಿಕೆ 
ಹಣ್ಣಿನ ಗಿಡ? (ಸಿದ್ಧಾಂತಿ. ೧೧೧). [?) 

ಕಮರಿಬಂದೆ "ಕಮರಬಂದ ' ನೋ. 

ಕಮರಿಸು ..(ಕ್ರಿ). ಬಾಡುವಂತೆ “ಮಾಡು; ಬತ್ತಿಸು ; ಕಂದಿಸು; 
ಒಣಗಿಸು; (ಅಡಿಗೆಯನ್ನು) ತಳಹತ್ತಿಸು; ಅಡಿಹಿಡಿಸು: 
ಜೀವನದ ಪ್ರಬಲಹೋರಾಟವು ಸಾಹಿತ್ಯರಚನೆಯ ಒಲವನ್ನು ಕಮರಿಸು 
-ವದೆಂಬುದು ಒಂದು ದೃಷ್ಟಿ (ಕರ್ಣಾಕ. ೬೫೬); -ತಟ್ಟನೆ ಉತ್ಸಾಹನನ್ನು 
ಕನುರಿಸಿಕೊಳ್ಳು ವುದಕ್ಕೆ ಹೆಗಡೆಯ ಕೆಚ್ಚು ಬಿಡಲಿಲ್ಲ (ದೇವಹೆಂ, ೧೮೪); 
ಅಪಮಾನ ... ಅವನ ಮೋರೆಯ ಉತ್ಸಾಹವನ್ನು ಕಮರಿಸಿತು 
(ಬಾಬಲ. ೩೬). [ಕಮರ (೮ ಕಮಜ್ಜ್ಮು) * -ಇಸ್ಯು) 

ಕಮರ "ಕಮಟು? ನೋ. 

ಕಮರ್ಗೆ "ಕಮಜ್ಯು' ನೋ. 


ಕಮರುತೇಗು "ಕಮಲುದೇಗ್ಳು' ನೋ. 


ಕಮರುಬೀಳು (ಕ್ರಿ). (ಹುಲ್ಲು ಮೊದಲಾದುವುಗಳಂತೆ) ಸುಟ್ಟು 
ಹೋಗು; ಸೀದುಹೋಗು (1). 
(ಕಮರು (೮ ಕಮಜ್ಜು) + ಬೀಳ್ಕು (ಆ ಬೀಟ್‌,)] 
ಕಮಲ, ಕಮಳ (ನಾ). ೧. ತಾವರೆ. ೨. ನೀಲೋತ್ಸಲ; ಕನ್ನೆಯ್ಮಿಲೆ. 
೩. ನೀರು. ೪. ಕಿರಣ. ೫. ಚಂದ್ರ. ೬. ಒಂದು ಬಗೆಯ ಜಿಂಕೆ; 
ಎರಳೆ. ೭. ಹಾವಸೆ. ೮, [ಛಂಡ] ಪ್ರತಿಪಾದದಲ್ಲಿ ಏಳು ಅಕ್ಷರಗ 
ಳುಳ್ಳ ಒಂದು ವೃತ್ತದ ಹೆಸರು: ಭದ್ಭಯಗಂ ಕಮಲಂ (ಕೈಪಿಡಿ. ೬). 


ಕಮಲಕುಲೋದ್ಭವ ೧೫೧೪ ಕಮಲಾಗ್ನಿ 


೯. [ಕ್ಯೋತಿ]' ಏಳು ಗ್ರಹಗಳೂ ನಾಲ್ಕು ಕೇಂದ್ರಗಳಲ್ಲಿದ್ದಕೆ| |*ಕೆಮಲಹಂಡೆ (ನಾ). ಕಸುಲಗಳ ಸಮೂಹ: ಸಲ್ಲಲಿತ ಮೃದು 


ಆಗುವ ಯೋಗ. "ಕಮಲೋದ್ಧ ವ? ಪರಾ. *ತಾವರೆಗೆ ಜಲಕೆ ಮೃಣಾಳದಂಡಂಗಳೆಸಿಪ ಕಮಲಸಂಡಂಗಳುಂ (ಪುಷ್ಪ: ೯-೨೨ ವ). 
ಚಂದ್ರಗೆ: ಶ್ರಿನಧುವಿಗೆ ನೈಡಿಲಿಂಗೆ ಮೃಗನಾಮಕ್ಕುಂ ಹಾವಸೆಗೆ ಕಿರಣ [ಕಮಲ 4 ಷಂಡ] 
ತತಿಗುಂ ತೀವಿದ ಬಳಿಕೆಂಟು ನಾಮ ಕೆಮಲಮೆನಿಕ್ಸು ೦” (ನಾನಾಕಂ. ೧೧); ಕಮಲಸಂಭನ (ನಾ). - ಕಮಲಜ: ಸತ್ಕಲೋಕವನಾಳ್ತರಿಪ್ಪತ್ತು 


*ಕಮಲ ಜಲೋತ್ಪಲಾಂಶು ಮೃಗ ಪಾಷಸೆ ಗೋಪಿನಿ ಚಂದ್ರೆರೆಂಬಿವುಂ | 5 ಕಮಲಸಂಭವರು (ಚೈ ಮಿಭಾ.'೩೨-೩೧). [ಕಮಲ 4 ಸಂಭವ] 
ಕಮಲಮೆನಿಕ್ಕು * (ನಾನಾರ. ೩೦), ಕಮಳೆ: ೧. “ಕಮಲ ಶಬ್ದಕ್ಕೆ! | ಕಮಲಸೆಖ (ನಾ). - ಕಮಲಮಿತ್ರ : ಕಮಲಸಖನುದಯದಲಿ ಸಂಧ್ಯಾ 
ಕಮಳಮಂತು ಸಂಸ್ಕೃತೆಂ? (ಸಂಜೀವ. ೩೧). [ಸೆಂ.] | ರಮಣಿಯಭಿವಂದನೆಗೆ ಸನ್ಮುನಿ ಸಮಿತಿ ಹಿಂಗಿದ ಹಿಂದೆ ಕೊಂಡೋಡಿತು 
ಕಮಲಕುಲೋದ್ಭನ (ನಾ). ಕಮಲದ ಮನೆಯಲ್ಲಿ ಹುಟ್ಟ! ವನಾಂತರಕೆ (ಕುವ್ಯಾಅ. ೨೩-೫):' [ಕಮಲ + ಸಖ] 
ದವನು; ವಿಷ್ಣುವಿನ ನಾಭಿಕಮುಲದಿಂದ ಜನಿಸಿದವನು ; ಬ್ರಹ್ಮ : ಕಮಲಾಂಬಕ, ಕಮಳಾಂಬಕ (ಹಾ). ಕಮಲದಂತೆ ಕಣ್ಣುಳ್ಳವನು; 
ಕಮಲಕುಲೋದ್ಭ ನ ಮಿಗೆ ವಿಷ್ಣುಮೂರ್ತಿ ರುದ್ರಾವತಾರನಿಜಕಿವಬೆಡಂಗಂ | 10 ವಿಷ್ಣು; ಕೃಷ್ಣ: ಕಮಲಾಂಬಕಂ ಪವಮಾನನಂದನನ ವೆೊಗನೋಡು 


(ಗೆದಾಯು. (ಕಮಲ + ಜಾ + ಉದ್ಭವ] ತ ಎನು (ಶೈ ಮಿಭಾ. ೩೩-೧೪) ; ಕೇಶವ ಕೇಶಿಸೂದನ ಕಮಲಾಂಬಕ 
ಕಮಲಗಂಧಿ (ನಾ). ಕಮಲದ ಹೂವಿನಂತೆ 'ಸುಗಂಧಪುಳ್ಳ ವಳು; ಕ್ಲೇಶನಿವಾರಣ (ಅಕ್ಷಸಾಂ. ೬೧-೨). ಕೆಮಳಾಂಬಕ: ವಿಧಿ ಕಮ 
ಪದ್ಮಿನೀಜಾತಿ ಹ್ರ್ರೀ (8). [ಸೆಂ (ಕಮಲ ಗಂಥ 4.) ಳಾಂಬಕೆ ಶತಮಖಮುಖಾವನತಪದ (ಶಬಕಂ. ೪-೧೦೨). 
ಕಮಲಗರ್ಭ (ನಾ). ಕಮಲದಲ್ಲಿ ಜನ್ಮತಾಳಿದವನು; ಬ್ರಹ್ಮ: [ಕಮಲ + ಅಂಬಕ] 
ಕಮಲಗರ್ಭಂ ಗರ್ವಿಸಿದೊಡಂ ಪ್ರಮಥಸಾಥನು ಮುನ್ನವಸ "ಪಂಚಮ |1| ಕಮಲಾಕರ, ಕಮಳಾಕರ (ನಾ). ೧. ಕಮಲಗಳ ನೆಲೆ, “ಉತ್ಪತ್ತಿ 
ಶಿರವನಾಗ್ರಹಿಸುತಾಗ್ರಹಿಸುತಾಗಳೆ ಚಿವುಟ ಬಿಸುಟಿದನು. (ಬಸಪ. | - ಸ್ಥಾನ್ಯ---ಸಕೋವರ : ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ 
೫೪-೪೮). [ಕಮಲ ೬ ಗರ್ಭ] ಫೊಳ್ಳೆಲವೊ ಮರುಳೆ 'ಬರ್ದುಕಲ್‌ ಬಗೆವ (as ೭-೧೨). 
ಕಮಲಜ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: ಳಪುಲಜಂ ೨. ಕಮಲಗಳ ಸಮೂಹ; ತಾವರೆಗಳ ಗುಂಪು: ಕಮಲಾಕರಣೊಳ್‌ 
ನೀಲದಿಂದೆ ಮಾಡಿದ ಸಾಲಭಂಜಿಕೆಗಳೊದವಿ ಜೀವಂದಳೆದವೋ ಎನಿ ಸಂಕೋಚಮನಲಲಂ ಚಕ್ರವಾಕಡೊಳ್‌ ಮಾಡದು ನಿನ್ನ ಮುಖೇಂದು 
ಪ್ಪಂದದಿಂ ಬಂದರಂಗನೆಯರವನೀಶನೆಡೆಗೆ (ಹಡಕಾ. ೭-೪); ಮಾರ್ಗ |20, ಬಿಂಬಂ ಇಂದುಗೆ ಸಮನೆಂಬುದು ಮಿಗೆ ವಿರುದ್ಧರೂಪಕಮಕ್ಕುಂ 
ಣದ ಪೊದಲೊಳಾವಾಹನಂಗೈದು ಕೆಮಲಜನಂ ನಿಲಿಸಿ (ಜೈಮಿಭಾ. (ಕವಿರಾ. ೩-೧೯). &. ಸೂರ್ಯ. ೪. ಚಂದ್ರ. ೩, ೪: - ಕಮಲಾಕರ 
೧೩-೪೨). 6 [ಸಂ.] ನೆಯ್ದ ರೊಡಂ ಕಮಲಾಕರನೆಯ್ದಲಾಗಿ ಕುಮುದಂ ಕುಮುದಂ ಕಮಲಾ 
ಕಮಲಜಾಂಡ (ನಾ). ಬ್ರಹ್ಮಾಂಡ; ವಿಶ್ವ: ಧಾಳಿಡುವ ಸೆಗಳಿಯಲಿ ಳಿಗೆ ಕಪುಲಾಳಿಗೆ ಸುಮದಂ ಸುಮದಂ ಹಾರಿತಪಕ್ಷಿಗೆ ತೋರ್ಕುಂ 
ತಳ ಪಾತಾಳಕದ್ದುಡು ಕಮಲಜಾಂಡದ ತಾಕು ಕುದಿದುದು (ಹಮ್ಮಾರ. ೩-೧೮). ಔ ಚಂದ್ರ, ಸೂರ್ಯಾರ್ಥಗಳು ಸಂಸ್ಸತ 
(ಕುವ್ಕಾದ್ರೋ ಬೀ) ನಿರುತ ಸಟ್ಟಿದಿಯಾದುವಿವು ಳಮಲಣಾಂಡ |25) ಕೋಶಗಳಲ್ಲಿ ಇಲ್ಲ. ಕಮಳಾಕರೆ: ೧ ಮುಸಿಕುಮಾರರೀರ್ವರ್‌ 
ದೊಳ್‌. ಪರಿಕಲಿಸಿ ಪಸರಿಸುಗೆ (ಭಾವಚಿಂ. ೧-೫). [ಕಮಲಜ 3 ಅಂಡ್ಯ] ಬರುತ್ತಮಿರೆ. [ಬಹುವಿದ್ಯಂ] ಕಮಳಾಕರಮಂ ಮಿಾಯಲ್ಯ್ಫುಮರಂ 
ಕಮಲನಾಭ (ನಾ). ಹೊಕ್ಕುಳಲ್ಲಿ ಕಮಲವುಳ್ಳವನು; ವಿಷ್ಣು: ಬಂದಂ (ಕಾದಂಪೂ. ೨೦೦). ೨.. ಸೊಗಯಿಸುವಾತ್ಮಕೇಳಿಕಮಳಾಕರಮಂ 
ಕೆಮಲನಾಭಂ ಕರುಣರಸಾರ್ದ್ರಹೃದೆಯನಾಗಿ (ಜಗವಿ. ೩-೫ ವ). ನಗುವಬ್ಬಜಂಡವಂ ... ಗಜಪತಿನೆರಸಿಂತು ಕನಸು ಪದಿನಾಜುಮನಂ 
(ಸಂ. (ಕಮಲ + 'ನಾಭ + -)] ಬುಜವದನೆ ಕಂಡಳ್‌ (ಪುಷ್ಪಪು. ೯-೧೦೦, ೧೦೧). [ಕಮಲ 4 ಆಕರ್ಯ] 
ಕಮಲಭಾಂಧವ (ನಾ). = ಕಮಲಮಿತ್ರ: ಕನಕಕಮಲಗಳಿಂದೆ ಕಮಲ [80 ಕಮಲಾಕ್ಷ, ಕಮಳಾಕ್ಷ (ನಾ). ೧. ಕಮಲದ ಬೀಜ. ೫ ಇದನ್ನು 
ಬಾಂಧವನಿಗೆ ಅರ್ಥ್ಯವನ್ನಿತ್ತನು (ಭಾಮಣಿ.-೨೬). ಜಪಸಕದ. ಮಣಿಯಾಗ್ಮಿ ಬಳಸಲಾಗುತ್ತದೆ. ೨. ಕಮಲದಂತೆ 
[ಕಮಲ + ಬಾಂಧವ] ಕಣ್ಣುಳ್ಳವನು; ವಿಷ್ಣು; "ಕೃಷ್ಣ. ಕಮಳಾಶ್ಚ: ೨..ಗೋಸಿ ಬಂದು 
ಕೆಮಲಭವ, ಕಮಳಭಪ (ನಾ). ಎ ಕಮಲಜ: ಕಮಲಭವಂ ಟ್ರ ಓಮಳಾಶ್ಷನನೆತ್ತಿಕೊಂಡುಂ (ಜಗವಿ. ೩-೩೧). 
ಮೊದಕೊಳ್‌ ಮಾತಂಗಿಯೆಂದು ತಾಂ ಮುಟ್ಟದೆ ಮಾಡಿದನಕ್ಕುಂ (ಸಂ. (ಕನುಲ-- ಅಕ್ಷಿ* -)) 
(ಕಾದಂಪೂ. ೫೧) ; ಕಮಲಭವಾದ್ಯರುಂ ಪಜೆನರೇ ಹರಿಪಾದ ರಡೋಲನ |3| ಕಮಲಾಶ್ರಿ(ನಾ). ಕಮಲದಂತೆ ಕಣ್ಣುಳ್ಳವಳು; ಚೆಲುವೆ: ಗಲ್ಲಂ 
ಪ್ರಸಾದಮಂ (ಜಗವಿ.೩-೪೨). ಕಮಳೆಭವ: ಕಮಳಭನಂಗಿಕ್ಕುವಮಳ ಬಡಿದು ಕಮಲಾಕ್ಷಿಯಂ ಮುದ್ದುಗೈದು ಬೀಳ್ಕೊಳ್ಳಿನಂ (ಜೈಮಿಭಾ. 
ಚಮರರುಹಂಗಳ್‌ (ಜಗವಿ. ೧-೩೮). [ಸೆಂ.] ೧೧-೧೫). _[ಸಂ. ಕಮಲಾಕ್ಷೀ (ಕಮಲಾಕ್ಷ -)] 
ಕಮಲಮನೋಹರಿ (ನಾ). [ಸಂಗೀತ] ಕರ್ಣಾಟಕ ಸಂಗೀತದಲ್ಲಿ, |ಕಮಲಾಗಾರ (ನಾ). ೧. ಕಮಲಗಳಿಗೆ ಆಗರವಾದದ್ದು; 
ಒಂದು ರಾಗದ ಹೆಸರು: ಕಮಲಮನೋಹರಿರಾಗದ '"ಕಂಜನೆಳಾಯ ಸರೋವರ. ೨. ಲಕ್ಷ್ಮಿಗೆ ನೆಲೆಯಾವವನು; ವಕ್ತಸ್ಥಲದಲ್ಲಿ ಲಕ್ಷ್ಮೀ 
ತಾಕ್ಷಿ'; ಗರುಡಧ್ವನಿರಾಗೆದ "ಆನಂದ ಸಾಗಕಮಾ', - ಈ ಕೆಲವು ಕೃತಿ |4%, ದೇವಿಯನ್ನು ಧರಿಸಿಕೊಂಡವನು ; ವಿಷ್ಣು: ಜಗದಾಧಾರ ಲಸದಾ 
ಗಳನ್ನು ಮಾತ್ರ ಅವರು ತಮ್ಮ ಕಚೇರಿಗಳಲ್ಲಿ ಹಾಡುತ್ತಿದ್ದರು ಚಾರ ಳೂ ಗಟ , ಮುರೆಹರ ಸಲ ಹಬೇಕೆಂದ (ಕುವ್ಕಾಭೀ. 
(ಸಂಗೀತ. ೫). [ಕಮಲ ೬ ಮನೋಹರಿ] - ೩-೮೭). [ಸಂ. ಕತ ಆಗಾರ; ಕಮಲಾ + ಅಗಾರ)] 
ಕಮಲನಿತ್ರ (ನಾ). ಕಮಲಗಳ ಸ್ನೇಹಿತ; ಸೂರ್ಯ: “ಜಿಂಗ| |ಕಮಲಾಗ್ನಿ (ನಾ). ಕಮಲಾಕಾರದಲ್ಲಿ ಉರಿಯುವ ಬೆಂಕಿ (?): 
ದಿರಂ ಕೆಮಲಮಿತ್ರಂ” (ಚತುನಿ. 1, ೧೮). [ಕಮಲ ಮಿತ್ರ] ಬಿಲ್ವಪತ್ರೆಬೇರ ಮೇಲಣ ತೊಕ್ಕ ತೆಗೆದು... ಎಂಟು ಕೊಳಗ ನೀರಿನಲ್ಲಿ 
ಕಮಲನೈರಿ (ನಾ). ಕಮಲಗಳ ಶತ್ರು; ಚಂದ್ರ'(*). 45| ನೆನೆಯ: ಹಾಕಿ ಮೂರುದಿನದಮೇಲೆ ಕಮಲಾಗ್ನಿಯಿಂದ ಅಷ್ಟಾವ 


[ಕಮಲ + ವೈನಿ) ಶೇಷವಾಗಿ ಕಷಾಯ ಕಾಯಸಿ (ಸಕವೈ. ೧೬೬). [ಕಮಲ ಅಗ್ನಿ 


೦1-2-7 


ಕಮಲಾನನೆ 


ಕಮಲಾನನೆ, ಕಮಳಾನನೆ (ನಾ). ಕಮಲದಂತೆ ಮುಖವುಳ್ಳವಳು: 
ತನ್ನಯ ಜೀವನವನುಳುಹೆನುತ ಕಮಲಾನನೆಗೆ ಕೈಮುಗಿದ (ಕು ವ್ಯಾ ವಿ. 
೨-೨೭). ಕಮಳಾನನೆ: ಕಳಸಂಗಳ ಜಲಮಂ ಸುರಿದರಮಳಕಮಳಾನ 
ನೆಯರ್‌ (ಕಾದಂಪೂ. ೭೩). 

[ಸಂ. ಕಮಲಾನನಾ (ಕಮಲ * ಆನನ * -)] 

ಕಮಲಾಪ್ತ, ಕಮಳಾಪ್ತ (ನಾ). - ಕಮಲಮಿತ್ರ: ಬನಗಳ್ತಲೆಯುಂ 
ಕಮಲಾ [ಪಾಕಾಂ. ಳಾ)ಪ್ತನ ಕದಿರುಂ ಕಾದಿ ಮಡಿವುತಳಿಯುಂ ಚಾಂಪೇ 
ಯನಿಕಾಯಮಾದುವು (ರಾಜಶೇ. ೨-೫೪). ಕೆಮಳಾಪ್ತ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಕಮಲ + ಅಪ್ತ] 


ಕನು ರಾಂಕ್‌ (ನಾ). ಕಮಲದಂತೆ ವಿಶಾಲವಾದ ಕಣ್ಣು | 


ಳ್ಳ ವನು; : ನಾರಾಯಣಾಸ್ತ್ರದ ಬಾಧೆಯನು ಕಮಲಾಯ 
AR ನ A ಸಿದನು ಪಾಂಡನರ (ಕುವ್ಯಾದ್ರೋ. ೧೯ ಸೂಚನೆ). 
(ಕಮಲ + ಆಯತ + ಭಂಟ) 
ಕಮಲಾರಿ (ನಾ). ಚಂದ್ರ : ವನಿತೆಯೊಳು ಕಮಲಾರಿಯಿದ್ದನು ಕನಕ 
ಮನ್ಮಥನೆಡೆಯೊಳಿದ್ದನು ಧನುವಿನೊಳಗಿನತನುಜನಿದ್ದನು ಭಗಣಚಕ್ರದಲಿ 
(ಉೌ ಶಿರಾ, ೧೩-೪೮). [ಕಮಲ + ಅರ್ಕಿ) 


೧೫೧೫ 


0 


ಕಿ 


ಕಮಲಾಲಯೆ (ನಾ). ಕಮಲವೇ ಮನೆಯಾಗಿರುವವಳು; ಲಕ್ಷ್ಮಿ. | 


[ಸೆಂ. ಕಮಲಾಲಯಾ (ಕಮಲ + ಆಲಯ + -)] 

ಕಮಲಾವಸಧ, ಕಮಳಾವಸಥ (ನಾ). ೧. ಲಕ್ಷ್ಮಿಯ ವಾಸಸ್ಥಾನ, 
--ಮನೆ. ೨. ಕಮಲವೇ ವಾಸಸ್ಥಾನವಾಗಿ ಉಳ್ಳವನು; ಬ್ರಹ್ಮ. 
೩. ಲಕ್ಷಿ ಒಗೆ ವಾಸೆಸ್ಥಾನನಾದವನು; ಲಕಿ ಕ್ರ್ರೀಸವೇತನಾದವನ್ನು 

. ಕಮಳಾವಸಥ. ೨, ೩: ಜನನುತ ರಾಜಹಂಸನಯನಂ 
ತ « .* ಚತುರ್ಮು ಖನೀಗೆ ರಾಗಮಂ (ಜಗವ. ೧-೨). 
(ಸಂ. (ಕಮಲ + ಅವಸಥ ; ಕಮಲಾ * ಅವಸಥ)) 

ಕಮಲಾಸನ, ಕಮಳಾಸನ (ನಾ). ೧. ವಿಷ್ಣುವಿನ ನಾಭಿಯ 
ಕಮಲವೇ ಆಸನವಾಗಿ ಉಳ್ಳವನು; ಬ್ರಹ್ಮ: ಕೈಕಸಿಯಣುಗಂ 
ಕಣ್ಣೆತ್ತಿ ಕಮಲಾಸನಂಗೆ ಕಾಲ್ಲೆಜಗಿ ಕೈಜೋಡಿಸಿ ಕಡೆಗೆಂದಂ (ಅದ್ಭುತ. 
೨೯-೭). ೨. ಯೋಗಾಭ್ಯಾಸದಲ್ಲಿ ಒಂದು ಆಸನ; ಪದ್ಮಾಸನ. 
ಕಮಳಾಸೆನ: ೧. ಕಂದೆಅಕೆದು ಕಮಳಾಸನಂಗೆಆಗಿದರು ಭಕ್ತಿಯಲಿ 
(ಕುವ್ಯಾಕ. ೬-೩). [ಕಮಲ * ಆಸನ) 

ಕಮಲಾಸನೆ (ನಾ). ಕಮಲವನ್ನೇ ಪೀಠವಾಗಿ ಉಳ್ಳವಳು; ಲಕ್ಷ್ಮಿ: 
ಅವಳು ಕಮಲಾಸನೆ ಎಂಬ ನಿಶೇಷತೆ ಬಂದದ್ದು ಈಚೆಗೆ (ಸೌಂದಸ. 
೪೪). [ಸಂ, ಕಮಲಾಸನಾ (ಕಮಲ ಆಸನ * -)] 

ಕಮಲಾಹಣ್ಣು (ನಾ). ಒಂದು ಬಗೆಯ ಕಿತ್ತಳೆಹಣ್ಣು (?) (ಮೈಔಗ. 
೨೨-೪೦೪). [ಕಮುಲ್ಯಾ * ಹಣ್ಣು (ಆ ಪರ್ಣ] 

ಕಮಲಾಳಿ (ನಾ). ೧. ಕಮಲಗಳ ಸಮೂಹ. ೨. ಕಮಲದಲ್ಲಿ 
ಇರುವ ತುಂಬಿ. ೧, ೨: ಕೆಮಲಾಕರೆನೆಯ್ದಲೊಡಂ ಕಮಲಾಕರ 
ನೆಯ್ದಲಾಗಿ ಕುಮುದಂ ಕುಮುದಂ ಕಮಲಾಳಿಗೆ ಕಮಲಾಳಿಗೆ ಸುಮದಂ 
ಸುಮದಂ ಹಾರಿತ ಪಕ್ಷಿಗೆ ತೋರ್ಕುಂ (ಹವ್ಮ್ಮಾರ. ೩-೧೮). 

[ಕಮಲ + ಆಳಿ (ಎ ಆಲಿ); ಕಮಲ + ಅಳ್ಳಿ (- ಆಲ್ಫಿ)) 

ಕಮಲಿನಿ, ಕಮಳನಿ (ನಾ). ೧. ತಾವರೆಯ ಬಳ್ಳಿ : ಕಮಲಿನಿಗೆ ಕಮುಲ 
ಬಂಧುಗೆ ಕುಮುದಿನಿಗಾ ಕುಮುದಿನೀಶ್ವರಂಗೆಂತೀಗಳ೯ ತಮಗಂತಿರ್ಪೆಡೆ 
ಗಳ" ದೂರಮಾದೊಡಂ ಪ್ರೀತಿ ಮಾಣದಾಕಲ್ಪಾಂತಂ (ಕಾದಂಉ. ೧೭೫). 
೨. ಕಮಲಗಳ ಸಮೂಹ. ೩. ಕಮಲಗಳಿಂದ ತುಂಬಿದ 
ಪ್ರದೇಶ. ೪. ಕಮಲಗಳಿಂದ ತುಂಬಿದ ಕೊಳ, ಸರೋವರ: 
ಅರಣ್ಯಕಮಲಿನಿಯಂತೆ ಮಾತಂಗ ಕುಲದೂಹಿತೆಯಂ (ಕಾದಂಪೂ. ೪೯). 


49 


ಕಮಳೆದಳಕೊಡತಿ 


ಕಮಳಿನಿ: ೧. ತದಗ್ರಕಲ್ಲೋಲಸಮಾಕ್ರಮಿತಾಬ್ಜಪತ್ರಮಾಳ್ದುದು 
ಕಮಳಿನಿ ತೊಟ್ಟರ್ದ ಹರಿತ ಕಂಚುಕದಿರವಂ (ಶಬಶಂ. ೨-೫೭); ಕಮಳಿ 
ನಿಯಂ ವಿಯೋಗಿನಿಯನೀಕ್ಷಿಸಿ. . . ನಿವೇದಿಸೆಂದಮೃತಮರೀಚಿ ಪೇಲ್ಗು 
(ಪುಸ್ಪಪು, ೮-೯೮); ಕಮಳಕಾಮುಕನಂ ಕಂಡ ಕಮಳಿನಿಯಂತೆ ಮೊಗ 
ಮಲರ್ದು ( ರಾಜಕೇ. ೧೧-೧೪೦ ವ). [ಸಂ. ಕಮಲಿನೀ) 
ಕಮಲೆ, ಕಮಳೆ (ನಾ). ಲಕ್ಷ್ಮಿ: ಕಮಲೆಯೆನಿನ್ನೆಗಂ ಕುರುಮಹೀಪತಿ 
ಯೊಳ” ನೆಲಸಿರ್ದೆಂ (ಗದಾಯು. ೯-೪). ಕಮಳೆ: *ಗೋಮಿನಿ ಲಕ್ಷ್ಮಿ 
ಪದ್ಮಮಂದಿರೆಯಾ ಹರಿಪ್ರಿಯೆ ಶ್ರೀ ಕಮಳೆಯಮಳೆ . . . ಸಿರಿಗಕ್ಕು 
ನಾಮಂ ”(ಮಂಗರಾ. ೬-೧೮) ; ಅಂತಃಪುರಕಮಳದೊಳ್‌ ಕಮಳೆಯಂತೆ 
ಕಮನೀಯತೆಯನಪ್ಪುಕೆಯ್ದ್ಹು (ರಾಜಶೇ. ೩-೧೧ ವ). 
(ಸಂ. ಳಮಲಾ] 
ಕಮಲೇಕ್ಷಣ (ನಾ). - ಕಮಲಾಕ್ಷ: ನೀರೆಜೋತ್ಪಲವರ್ಣನಾಡಿದ 
ನಾಡಿದಂ ಕಮಲೇಕ್ಷಣಂ (ಜಗನಿ, ೩-೫೩). [ಕಮಲ ಈಕ್ಷಣ] 
ಕಮಲೇಶ (ನಾ). ಕಮಲೆಯ ಪತಿ; ಲಕ್ಷ್ಮೀವಲ್ಲಭ; ವಿಷ್ಣು (೪). 
[ಸೆಂ. (ಕಮಲಾ * ಈಶ)] 
ಕಮಲೋತ್ತರ (ನಾ). ಕುಸುಬೆ ಗಿಡ (8). [ಸಂ.] 
ಕಮಲೋತ್ಸವಕಾರಿ (ಗು). ೧. ತಾವರೆಗಳಿಗೆ ಹಬ್ಬವನ್ನುಂಟು 
ಮಾಡುವು ತಾವರೆಗಳಿಗೆ ವೃದ್ಧಿ ಯನ್ನೊದಗಿಸುವ. (ನಾ). 
೨. ಲಕ್ಷ್ಮಿಗೆ ಸಂತೋಷವನ್ನು ಉಂಟುಮಾಡುವವನು ; ವಿಷ್ಣು. 
೧,೨: ಆ ಘನಸಮಯು, ವಿಧ್ಛತನುದನಜನಕತ್ವಮಾಗಿಯುಂ 
ಕಮಲೋತ್ಸವಕಾರಿಯಲ್ಲು (ತಳಕಕ, ೪-೪೨ ವ). ೩. ಕಮಲಗಳಿಗೆ 
ಹರ್ಷವನ್ನು ಉಂಟುಮಾಡುವವನು ; ಸೂರ್ಯ. 
(ಸಂ... ಕಮಲೋಕತ್ಸವಕಾರಿನ್‌ (ಕಮಲ + ಉತ್ಸವಕಾರಿನ್‌; 
ಕಮಲಾ ಉತ್ಸವಕಾರಿನ್‌)] 
ಕನುಲೋದಯ (ನಾ). ೧. ವಿಷ್ಣುವಿನ ನಾಭಿಕಮಲದಲ್ಲಿ ಜನ್ಮ 
ತಾಳಿದವನು; ಬ್ರಹ್ಮೆ. ೨. ಕಮಲೆಯ, ಎಂದರೆ ಲಕ್ಷ್ಮಿಯ 
(ಸಂಪತ್ತಿನ) ಉದಯಕ್ಕೆ ಕಾರಣನಾದವನು. ೧, ೨: ಕಮರೋ 
ದೆಯನಖಿಲಮಹೀರಮಣನುಮಾಪ್ರಿಯನೆನಿಪ್ಪ ಗುಣದುನ್ನತಿಯಿಂ... 
ಇಜಕಿವಬೆಡಂಗೆಂ (ಗದಾಯು. ೧-೧೪). 
(ಸೆಂ. ಕಮಲ -- ಉದಯ; ಕಮಲಾ * ಉದಯ] 
ಕಮಲೋದರ (ನಾ). ಹೊಟ್ಟಿಯಲ್ಲಿ ಕಮಲವುಳ್ಳವನು; ಕಮಲ 


ನಾಭ; ವಿಷ್ಣು: ಕಮಲೆಹೀದರನು ಕೈಕೊಂಡನಗ್ಗದನಾದಿಪುರುಸ 
ಶ್ರೀ ನಿಜವ ವಿಶ್ವಾತ್ಮಕಾಕೃತಿಯ (ಕುವ್ಯಾಭೀ. ೩-೬೪). 
[ಕಮಲ + ಉದರ) 


ಕಮಲೋದ್ಭನ (ನಾ). ೧. - ಕಮಲೋದಯಗ. ೨. [ಜ್ಯೋತಿ] 
ತಮೆ ಯೋಗದಲ್ಲಿ ಹುಟ್ಟಿದವನು: ಕಮಲೋದ್ಭನಂ ಸಧನ 
ನಕ್ಕುಂ (ಜಾತತಿ. ೧೩-೧೭). [ಕಮಲ + ಉದ್ಭವ] 
ಕಮಳ "ಕಮಲ' ನೋ. 
ಕಮಳಕಾಮುಕ (ನಾ). ಕಮಲಗಳಿಗೆ ಪ್ರಿಯನಾದವನು; 
ಸೂರ್ಯ : ಕಮಳಕಾಮುಕನಂ ಕೆಂಡ ಕಮಳಿನಿಯಂತೆ ಮೊಗಮಲರ್ದು 
(ರಾಜಶೇ. ೧೧-೧೪೦ ವ). (ಕಮಳ (= ಕಮಲ) ಕಾಮುಕ] 
ಕಮಳದಳಕೊಡತಿ (ನಾ). ಒಂದು ಬಗೆಯ ಕೊಡತಿ; ಕಮಲ 
ದಳದ ಆಕಾರವಾಗಿರುವ ಕೊಡತಿ: ಅಗಿವ ಬಡಿಗೆಯನಂಕುಶದ 
ಕಟ್ಟಿಗೆಯ ಧಾರೆಯ ಕಮಳೆದಳಕೊಡತಿಗಳ ಕೈಹಾರೆಗಳನಳವಡಿಸಿದರು 
ವಹಿಲದಲಿ (ಕುವ್ಯಾದ್ರೋ. ೩-೩). 
[ಕಮಳ (ಎ ಕಮಲ) + ದಳ (ಎ ದಲ) + ಕೊಡತಿ] 
96 


ಕಮಳಬಂಧು 


ಕಮಳಬಂಧು (ನಾ). ಕಮಲದ ಸ್ನೇಹಿತ; ಸೂರ್ಯ: ನಡುವಗಲ 
ಬಿಸಿಲ್‌ ತನ್ನಂ ಸುಡೆ ವನಕರಿ ಕಮಳಬಂಧುವೊಳ್‌ ದಿನಕೆರನೊಳ್‌ ಕಡು 
_ಗಾಯ್ಬೆ ನೆ ಸರಸಿಜಮಂ ಕಿಡಿಸಲ್‌ ತಾಂ ಪೊಕ್ಕುದಾಗ ಬಗೆಗಾ ಕೊಳನಂ 
(ಕವಿರಾ. ೩-೧೧೫). [ಕಮಳ (ಎ ಕಮಲ) + ಬಂಧು] 

ಕಮಳಭವ "ಕಮಲಭವ' ನೋ. 

ಕೆಮಳಾಂಬಕ "ಕಮಲಾಂಬಕ' ನೋ. 

ಕಮಳಾಕರ "ಕಮಲಾಕರ? ನೋ. 

ಕಮಳಾಕರಬಾಂಧವ (ನಾ). - ಕಮಳಬಂಧು: ಕನಕಕಮಳಂಗಳಿಂ 
ಕಮಳಾಕರಬಾಂಧವಂಗರ್ಫ್ಯಮೆತ್ತಿ (ಪಂಪಭಾ. ೧೨-೧೦೮ ವ). 

[ಕಮಳಾಕರ (ಎ ಕಮಲಾಕರ) ಬಾಂಧವ] 

ಕಮಳಾಕ್ಷ "ಕಮಲಾಕ್ಷ' ನೋ. 

ಕಮಳಾನನೆ "ಕಮಲಾನನೆ? ನೋ. 

ಕಮಳಾಪ್ತ "ಕಮಲಾಶ್ತ' ನೋ. 

ಕಮಳಾರ್ಥಿ (ನಾ). ೧, ಕಮಲವನ್ನು ಬಯಸುವಂತಹದು. 
೨. ಕಮಲೆಯನ್ನು (ಸಂಪತ್ತನ್ನು) ಬಯಸುವಂತಹದು. 
೧, ೨: ಕಮಳಾರ್ಥಿ ಮಂದಭಾವಂ ಕುಮುದಾತ್ತಮಪಾಯಗಮನ 
ಮೋಚನ ಚತುರಂ ಭ್ರ ಮರೆಹಿತಂ ವೈಭಾತಿಕಸಮಾರನೆಸಗಿದುದು 
ಪೋಲ್ತು ಸುನಿಧಿಯ ಬಗೆಯಂ (ಪುತ್ತು. ೧೩-೫೮). 

[ಸಂ. ಕಮಲಾರ್ಥಿನ್‌ (ಕಮಲ-*-ಅರ್ಥಿನ್‌; ಕಮಲಾ-- ಅರ್ಥಿನ್‌)] 

ಕಮಳಾವಸಥ "ಕಮಲಾವಸಥ? ನೋ. 

ಕಮಳಾಶ್ರಯ (ನಾ). ೧. (ಒಂದು ಜಾತಿಯ) ಜಿಂಕೆಗಳಿಗೆ ನೆಲೆ, 
ವಾಸಸ್ಥಾನ. ೨.-ಕಮಲೆಗೆ (ಸಂಪತ್ತಿಗೆ) ಆಶ್ರಯ, ಆಧಾರ 
ವಾದವನು. &. ತಾವರೆಗೆ ಆಸರೆಯಾದವನು ; ಕಮಲಬಾಂಧವ. 
೧, ೨, ೩: ವಿಪಿನಂ... ಕಮಳಾಶ್ರಯಮಿದು ನಿನ್ನಂ ದ್ಯುಮಣಿಯನತಿ 
ಲಲಿತತಿಳಕಮಿದು . . . ನಿನ್ನಂ ಪಯೋಧಿಯಂ ಪೋಲ್ತಿರ್ಕುಂ (ಪುಷ್ಪ. 
೫-೬೬). [ಸೆಂ. (ಕಮಲ 4 ಆಶ್ರಯ; ಕಮಲಾ ಆಶ್ರಯ)] 

ಕಮಳಾಸನ "ಕಮಲಾಸನ? ನೋ. 

'ಕಮಳಿನಿ "ಕಮಲಿನಿ? ನೋ. 

ಕಮಳೆ "ಕಮಲೆ? ನೋ. 

ಕಮಹಜ್ಮು ಕಮರ, ಕೌರ್ಕು, ಕೌಲು, (ಕ್ರಿ). ೧. “ದುರ್ಗಂಧದ 
ವಾಸನೆಬರು, ಕಟುವಾಸನೆಯಾಗು ” (ಪ್ರಭಣ್ಣ. ೪೦೭). ಕಮರು,: 
ಶಿ. ಬಾಡು; ಕುಂದು; ಒಣಗು; ಬತ್ತು: ಉರಿವ ದಾವಾನಲದೆ 
ಕಮರಿದ ಗರಿಗಳುಳ್ಳ ಮಯೂರೆಗಳು (ರಘುವಂ. ೧೮೪) ; ಕಮರಿದ ಬಳ್ಳಿ 
ಮತ್ತೆ ಹಬ್ಬಿತು (ಹಬ್ಬಿಬ ೨೧) ಚಿಗಿತದಲ್ಲಿಯೇ ಕಮರಿ ಕರಕಾಗ 
ಬಾರದು (ದೀಪಹ. 11, ೨೨೦); ಆಸೆ ಪ್ರಯೋಗದಲ್ಲಿಯೇ ಕಮರಿತು 
(ಹಕ್ಕಿನೋ. ೧೬); ಕಾವೇರಿಯ ಹೃದಯ ಬಾಡಿ ಕಮರಿಕೊಂಡಿತು 
(ಕಾವೇರಿ. ೧೦೬). ೩. ಸೀಯು; ಸುಟ್ಟುಹೋಗು (8). ಕೌರು: 
೨. ತೋರಲೇನೋ ಎಂಬ ಭೀತಿಯು ಕೌರುವಂತಿದೆ ನಿಮ್ಮ ವದನದೆ 
(ರಾಮಾಸಂ. ೬-೨-೫೧). ಕೌಯ್ಯ, : ೩. ಹೊಗೆದುದಾನನವಕ್ಷಿ ಕಿಡಿ 
ಗಳನುಗುಳಿದುವು ಹೊಗೆ ಸುತ್ತಿ ಕುಡಿಮಾಸೆಗಳು ಕೌಣಕಿದ (ಪಾಠಶಾಂ. 
ಕೆದಜಿದ] ವಂಗ ಕಾಹೇಜಕಿದುದು ಕಡುಹಿನಲಿ (ತೊರರಾ, ೨-೩-೮). 

[ದೇ. 1 ಶಮಿ. ಕಮಜು; ತೆಲು, ಕಮರು)] 

ಕಮಜ್ಜ್ಮು, ಕಮರ್ಯು, ಕವುರು, ಕವುಜು, ಕೌರ್ಕು, ಕೌಜ್ಠು 
(ನಾ). ಸುಟ್ಟ ವಾಸನೆ; ಕೆಟ್ಟ ನಾತ; ಕಂಟು: ಸುಡುವ ಹೆಣಗಳ 
ಕಮಜುಗಳನು ... ಆರಯ್ಕುತ್ತ (ಹಚ ಕಾ. ೧೨-೧); ಕರ್ಬೊಗೆ 
ಕಮಲ ದುರ್ಗಂಧೆ ಹತ್ತು ದಿಕ್ಕನು ತೀವಿತು (ಕೌ ಶಿರಾ. ೧೯-೩೭). 


೧೫೧೬ 


20 


25 


93 


ಕಮಾನು 


ಕಮರ: ದೀಪದ ಮಕ್ಕು ಹೊಡೆದು ಬತ್ತಿಯನ್ನು. ಸ್ವಲ್ಪ ಚಾಚಲು 
ಕಮರುವಾಸನೆಯನ್ನು ಹರಡುತ್ತಾ ,.:. ಢಾಳಾಗಿ ಉರಿಯತೊಡಗಿತು 
(ಪ್ರಣಸ. ೭೭) ; ಹೆಣ ಕೊಳೆತ ನಾತವೂ ಸುಟ್ಟ ಕಮರೂ ಸಧ್ಯ ಮೂಗೆ 
ನಿರಿದಿಲ್ಲ (ಆರರೋ. ೪೨) ; ಬೆವರಿನ ಕಮರಿನ ವಾಸನೆ ಇನ್ನೂ ಮೂಗಿಗೆ 
ಬಡಿಯುತ್ತಿರುತ್ತದೆ (ನಂಜುಂಡ. ೩೭); ಮಾನಿನ ಕುಕ್ಕೆ ಯಿಂದ ಕೆಳಗಿಳಿದ 
ಉಪ್ಪುನೀರು... ಕಮರುನಾತವನ್ನು ಹುಟ್ಟಿಸಿತ್ತು (ಹೊಸಕ್ಷಿ. ೪೭). 
ಕವುರು : ಪುರಾತನತಡಿಯ ಕೊಳಕು ಕವುರೂ ಎದ್ದು ಕಾಣುತ್ತಿದ್ದುವು 
(ಮಲೆಮ. ೩೪೭). ಕವುಯಿ : ಹಾಲ ತಂದು ಭಾಜನದಲ್ಲಿ ನೀಡಿ ಕಾಸು 
ವಲ್ಲಿ ಚಟ್ಟ ಹತ್ತೆದೆ ಹಸುಕು ನಾಜದೆ ಕವುಜು (ಕೆಮಜು) ಏಳದೆ 
(ಸರ್ವವ. ೧೦೭-೫೭೫ ಕೀಲಾರದ ಭೀಮಣ್ಣ ಗಳ ವಚನ); ಪಲವು 
ಕುಂಡಂಗಳ ಮಾಡಿ ಕವ್ರಜು ಹೊಗೆಯುರಿಯ ಕೂಡಿಯೇಳಿಸಿ (ನೀಮಿಸಂ. 
೧೭-೩೯). "ಕವುಜಕೇಳ್‌? ಪರಾ. ಕೌರ್ಕು: ಬಾಯ್ದೆರೆಯೆ ನುಡಿಗ 
ಳೊಡನಾಡಿಯಾಗಿಯೆ ಸಿಡಿಯುವುದು ಪೊಲೆಯ ಕೌರುಗಳ್‌ (ಶ್ರೀರಾಮಾ. 
೫೬೨-೨೭೨). ಕೌಜ್ಯು: ಪೊಲಸಿನ ಗಂಧಮಂ ಪೊತ್ತು ಕಿಜುಕವ್ವರೆ 
ಗೊಳ ಕೌಲು ಪೊಗೆಯಿನಜಕಿಯಲಾದ ಬೇ ಡವಟ್ಟಿಮಂ ಕಂಡೆಂ 
(ಕಾದಂಉ. ೭೪೭) ; ಕವಿವ ಕರ್ಬೊಗೆಯ ಕೌಣು (ಹಚಕಾ. ೧೧-೪೧). 
[ಆ ಕಮಜು] 

ಕಮಖುದೇಗ್ಮು (ಕ್ರಿ). ಕಮರುವಾಸನೆಯ ತೇಗನ್ನು ತೇಗು; 
ಅಜೀರ್ಣದಿಂದ ತೇಗು: ಮನದಣಿವನಕ ಉಂಡಜಕಿವೆಯನಾಂತು 
ಕಮಜುದೇಗಿತು ಮರುಳ್ತಂಡ ಶಾಕಿನಿ ಡಾಕಿನಿಯರು (ನೋಹತ. 
೪೦-೭೨). [ಕಮಲ್ಕು * ತೇಗು] 

ಕೆಮಲಊಡೇಗ್ಗು, ಕಮರುತೇಗು (ನಾ). ಕಮರುವಾಸನೆಯ ತೇಗು; 
ಅಜೀರ್ಣದ ತೇಗು: ಕಮು[ಮಜುದೇಗು [ನಾ ಕಾ ೦. ಕೆಮಜು 
ತೇಗು] . . . ಕಾಣಿಸಿಕೊಂಬವು (ವೈದ್ಯಸಾ. 1, ೧೯೧). ಕಮರುತೇಗು: 
ಸ್ವಲ್ಪ ಊಟಮಾಡಿದರೂ ಹೊಟ್ಟಿ ಉಬ್ಬರಿಸಿಕೊಳ್ಳು ತ್ತೆ, ಕಮರುತೇಗು 

ಬರುತ್ತೆ (ಮನೋನಂ. ೨೭). [ಕಮಲ್ಕು + ತೇಗು] 

ಕಮಖಯುನಾತ (ನಾ). - ಕಮಲ್ಕು : ಉರಿವ ಹೆಣಗಳ ಕಮಜುನಾತವ 
ನುರಿಯ ನಾಲಗೆ ಮುಗಿಲ ಮುಟ್ಟುವ ಪರಿಯನು (ಸಾಳ್ವಭಾ. ೧೮-೪೫). 

[ಕೆಮಲ್ಕು + ನಾತ್ಯ] 

ಕಮಖುನಾಜು, ಕೌಲುನಾಲು (ಕ್ರಿ). ಸುಟ್ಟವಾಸನೆ ಬರು; ಕೆಟ್ಟ 
ನಾತವಾಗು ; ಕಂಟಾಗು: ತನುರೋಮಂಗಳನಿತುಂ ಕಮಜುನಾತೊಡೆ 
(ಬಸಪು. ೪೪-೨೭). ಕೌಮಿನಾಯಿ : ಅಂಗದ ರೋಮರಾಜಿ ಪೇರುರಿ 
ಗೊಳೆ ಕೌಜುನಾರ್ತೊಡೆ (ವೃಷವಿ. ೨೯-೧೪೩). [ಕಮಜು + ನಾಟು] 

ಕಮಾಂತೊಟ್ಟ (ನಾ). ಕಮಾನನ್ನು ಮುಂದುಗಡೆ ಹೊಂದಿರುವ 
ತೊಟ್ಟಿ : ಚಾಮರಾಜನಗರದಲ್ಲಿ ಕಮಾಂತೊಟ್ಟಿ ಸಂ॥ದ ಹೆಸರಿನಿಂದ 
ಪ್ರತಿಷ್ಠಿತರಾದ ಭದ್ರೇಶ್ವರ ದೇವಸ್ಥಾನಕ್ಕೆ (ಎಕ. ೫1೪, ಚಾಮರಾ. 
೨೩೩-೧ ; 16966). [ಕೆಮಾನ್ಸ್‌ * ತೊಟ್ಟಿ] 

ಕಮಾಚ್‌ "ಖಮಾಚು? ನೋ. 

ಕಮಾನು (ನಾ). ೧. ಬಿಲ್ಲಿನ ಆಕಾರದ, ಅರ್ಧಚಂದ್ರಾಕೃತಿಯ 
ರಚನೆ: ಒಲೆಯ ಮೇಲುಭಾಗದಲ್ಲಿ ಒಂದು ಕಮಾನು ಮತ್ತು ಹೊಗೆನಳಿ 
ಗೆಯನ್ನು ನಿರ್ಮಿಸಿ (ಅಡುಸೌ, ೨೧); ತೋಳುಗಳನ್ನು ಕಮಾನಿನಾಕಾರದಲ್ಲಿ 
ತಲೆಯ ಮೇಲಕ್ಕೆತ್ತಿ ಹಿಡಿದಿದ್ದಳು (ಮಹಾತ್ಮ, ೮೭). ೨. ಕಮಾನು 
ಗಳುಳ್ಳ ಕಟ್ಟಿಡ: ಇಬ್ಬರೂ ಪೋರ್ಚದ ಕಮಾನಿಗೆ ಬಂದು... ಹಸ್ತಗಳನ್ನು 
ಒತ್ತಿದರು(ಪ್ರೇಮತ, ೬೨). ೩, ಪ್ರಯಾಣದ ಗಾಡಿಗೆ ಕಟ್ಟುವ ಅರ್ಧ 
ವೃತ್ತಾಕಾರದ ಚಪ್ಪರ; ಕೊಲ್ಲಾರಿ (ಉಕ): ಕಮಾನು ಕಟ್ಟದೆ ಬಂಡಿ 
ಯಲ್ಲಿ ಕುಳಿತು ಪೂರ್ವದಿಕ್ಕಿನಕಡೆಗೆ ಪ್ರಯಾಣಮಾಡಿದೆವು( ಪ್ರತಾಪ. ೪೩). 


ಕಮಾನುಕಂಡಿ 


೪. ಪಿಟೀಲು ಮೊದಲಾದ ತಂತಿವಾದ್ಯಗಳನ್ನು ನುಡಿಸುವ ಜವೆಯ 
ಕೋಲು, --ಕುಡುಪು; ವಾದನ ದಂಡ: ಸ್ವರಗಳನ್ನು ಕಮಾನಿನ 
ನೆರನಿನಿಂದ ಹೊರಹೊಮ್ಮಿಸುವ ಸಾಧ್ಯತೆ... ಇವೆಲ್ಲ ಕಾರಣಗಳಿಂದಾಗಿ 
ಪಿಟೀಲು ಬಹಳ ಒಳ್ಳೆಯ ವಾದ್ಯವಾಗಿ ಶೋರಿತು (ಸ ೦ಗಿ€ ತ. ೯೫); 
ಕಮಾನನ್ನು ತಂತಿಯ ಮೇಲೆ ಎಳೆದು ಶಬ್ದ ಉತ್ಪತ್ತಿ ಮಾಡುವುದನ್ನೂ 
ಕಲಿತೆ (ನಾಡಿಗೇ. ೧೫). 
[+ ಪಾರ. ಓಂ. ಮರಾ. ಕಮಾನ್‌ 
ಕೆಮಾನುಕಂಡಿ (ನಾ). ಕಮಾನಿನ ಆಕಾರದ ಬೆಳಕುಕಂಡಿ: ಒಳ 
ಬಾಗುಳ್ಳ ಒಳಮಾಳಿಗೆಯಲ್ಲಿ ಬೆಳಕು ಬರುವುದಕ್ಕಾಗಿ ಮಾಡಿರುವ 
ಕಮಾನುಕಂಡಿ; ಬಾಲಚಂದ್ರಗವಾಕ್ಷ? (2206. ಇಂಕನಿ). 
(ಕಮಾನು + ಕಂಡಿ] 
ಕಮಾನುಕೋಣೆ (ನಾ). “ಕೋಟಿಯ ಗೋಡೆಯಲ್ಲಿ, ಗುಂಡು 
ಹಾರಿಸಲು ಕಂಡಿಗಳುಳ್ಳ ಕಮಾನುಕೋಣೆ? (೦೩೩೫೩೬೭, ಇಂಕನಿ). 
[ಕಮಾನು + ಕೋಣೆ) 
ಕಮಾನುಗಾಡಿ (ನಾ). ಕಮಾನು ಕಚ್ಚಿದ ಬಂಡಿ; ಕೊಲ್ಲಾರಿ ಬಂಡಿ 
(ಉಕ) : ಅವರ ಮಾರ್ಗವಾಗಿ ಒಂದು ಕಮಾನುಗಾಡಿ ಬಂದಿತು 
(ಸಂಸ್ಕಾರ. ೧೪೫); ಆ ಗಾಡಿ ಬರೀ ಬಂಡಿ ಚಕ್ಕಡಿ ಅಲ್ಲ ಕಣೋ; 
ಕಮಾನುಗಾಡಿ! (ಮಲೆಮ. ೧೭೬). 
[ಕಮಾನು * ಗಾಡ್ವಿ) 
ಕಮಾನುಜುಟ್ಟು (ನಾ). ಕಮಾನಿನ ಆಕಾರದಲ್ಲಿ ಕತ್ತರಿಸಿದ ತಲೆ 
ಗೂದಲು : ಜಡೆ ಹಾಕಿಸಿಕೊಂಡು ಚೆಂಡುಹೂ ಮುಡಿಯುವುದನ್ನು 
ಬಿಟ್ಟುಬಿಟ್ಟ. ಅದರ ಬದಲು ಕಮಾನುಜುಟ್ಟು ಬಿಡಿಸಿದ (ನನ್ನೂರು. ೨೧೯). 
[ಕಮಾನು * ಜುಟ್ಟು] 
ಕಮಾಯಿ (ನಾ). ೧. ಕೆಲಸ; ಕಸುಬು: ಅವನು ಏನೂ ಕಮಾಯಿ 
ಯಿಲ್ಲದೆ ತಿರುಗುತ್ತಿದ್ದಾನೆ (ರೂಢಿ). ೨. ಗಳಿಕೆ; ಸಂಪಾದನೆ. 
೩. (ಆಲಂ) ಹೂಟ; ಕೈವಾಡ; ಯುಕ್ತಿ: ಇದೆಲ್ಲಾ ನಿಮ್ಮೆ 
ಕಮಾಯಿ! (ಪ್ರಕೃತಿ. ೧೬೬); ಕಲಿತವರದೆ ಏನೋ ಈ ಕಮಾಯಿ ಆಂತ 
ನಾ ಕೇಳ್ತೀನಿ (ಕುಮಾಕಾ. ೧೭೩); *... ನೋಡೀರಂತ ನಮ್ಮ ಕೆಮಾ 
ಯಾನ? ಎಂದು ರುದ್ರ ಸೂಚಿಸಿದ (ಗ್ರಾಮಾಯ. ೨೩೦). 
[+- ಹಂ. ಮರಾ. ಕಮಾಈ)] 
ಕಮಾಯಿಸಿ (ನಾ). ೧. ಕಂದಾಯದ ವಸೂಲಿ. ೨. ವ್ಯವಹಾರ 
ದಿಂದ ದೊರಕಿಸಿದ ಲಾಭ (ಕಿ). 
[+ ಪಾರ, ಕಮಾಯಿಷ* - ವ್ಯವಹಾರ; ಮರಾ. ಕಮಾನೀಸ್‌] 
ಕಮಾಯಿಸಿದಾರ (ನಾ). ೧. ಕಂದಾಯ ವಸೂಲ್ಮಾಡುವವನು. 
೨. ಕಡಲ ತೆರಿಗೆಯ ಮೇಲಧಿಕಾರಿ (8). 
[ಳಮಾಯಿಷಿ + - ದಾರ್ಮ) 
ಕಮಾಯಿಸು (ಕ್ರಿ). ಗಳಿಸು; ಸಂಪಾದಿಸು: ಅವರಿವರಿಗೆ ಉಲ್ಟಾ 
ಸೀದಾ ಹೊಡೆದು ಮೋಸ ಮಾಡಿ ಕಾಸು ಕಮಾಯಿಸೋರಿಗೆ ಹೇಳೋ 
ಮಾತು (ನಮ್ಮಳ್ಳಿ. ೨೩). [ಕಮಾಯಿ + -ಸು,] 
ಕಮಾಲ್‌ "ಕಮಾಲ' ನೋ. 
ಕಮಾಲ, ಕಮಾಲ್‌ (ನಾ). ೧. ಅತಿಶಯ ; ಅದ್ಭುತ; ಆಶ್ಚರ್ಯ: 
ಇಂದಿನ ಕಚೇರಿ ಅಂದ್ರ ಕಮಾಲ ಆತು (ಗೀಚುಗೆ. ೧೬); ಅಂಥ 
ಕಾಳು ತಿಂದು ಸತ್ತರ ಏನೂ ಕಮಾಲ ಇಲ್ಲ (ಗ್ರಾಮಾಯ. ೧೫೯). 
೨. ಕರಾಮತ್ತು ; ಕೈವಾಡ. ಕಮಾಲ್‌: ೨. ಸ್ವಲ್ಪ ಮಿದುಳು 
ಖರ್ಚುಮಾಡಿ ಒಂದು ಕಮಾಲ್‌ ಮಾಡಿದೆ ನೋಡು (ಸ್ವಾಮಿಸ್ನೇ. ೧೭೨). 
[+ ಅರ, ಹಿಂ. ಕಮಾಲ್‌) 


೧೪೧೭ 


23 


80 


$5 


40 


45 


ಕಮ್ಮಂಗಣೆಯ 


ಕಮಾನೀಸೆದಾರ (ನಾ). ಕಂದಾಯ ವಸೂಲು ಮಾಡುವವನು: 
ಎರಡು ಮೂರು ಗ್ರಾಮಗಳಿಗೆ ಒಬ್ಬೊಬ್ಬ ಕಮಾನೀಸದಾರ ಅಥವಾ 
ಕುಲಕರಣಿಯನ್ನು ನೇಮಿಸಿದ್ದನು (ಛತ್ರಶಿ. ೧೫೮). 
[4 ಮರಾ. ಕಮಾವೀಸದಾರ"] 
ಕಮಿತೃ (ನಾ). ಪ್ರೇಮಿ; ಪ್ರಿಯತಮ. [ಸೆಂ.] 
ಕಮಿಲಾರೋಗ (ನಾ). ಒಂದು ಬಗೆಯ ರೋಗ; ಕಾಮಾಲೆ; 
ಕಾಮಣಿ: ಅಜೀರ್ಣವಾತೆ, ಮೂಲನ್ಮಾಧಿ . . . ಕಮಿಲಾಕೋಗ 
ಸಹಾಮಾಣುವುವು (ಸಕವೈ. ಪರಿ. ೪೯೨). 
[ಕನಿಲ್ಯಾ (೮ ಕಾಮಾಲೆ) * ರೋಗ] 
ಕಮಾನ (ನಾ). (ಕರಾ) ಒಂದು ಜಾತಿಯ ಮಾನು. ([?] 
ಕಮುಂಗೆಜಕೆ (ನಾ). ಒಂದು ಸ್ಥಳದ ಹೆಸರು: ಕಮುಜ್ಗಜಕಿಯ 
ಕಡುಹುರ ಭಟಾರ ಶಿಷ್ಯರುತ್ತನಿನ್ನಿಪುರೀಮಣ್ಣಲ ಭಟಾರರ ಶಿಸ್ಕನ್ತಿ 
ಯರ್ಕ್ಯಮುಂಗಜಕ ಕನ್ನಿಯರ್ಗ್ಗೆ (ಎಕ. ೫, ಕೋಲಾರ. ೯೦-೮೩ ; 903). 
[?) 
ಕಮುಂತೆಗುಂಡಿ (ನಾ). ಒಂದು ಸ್ಥಳದ ಹೆಸರು: ದಕ್ಷಿಣತಃ ಪರದ 
ಗೆಆಕೆಪಳ್ಳಂ ಪಶ್ಚಿಮತಮ್ಯಮುನ್ತೆ ಗುಂಡಿಪಳ್ಳಂ ಉತ್ತರೆತೋ ಗೊಟ್ಟಿಗೆಣಕ 
ಪಳ್ಳಂ (ಮೈಆರಿ. ೧೯೪೪, ೧೫-೪೦ ; 725). 


(1) 

ಕಮುಟು "ಕಮಟು? ನೋ. 

ಕಮ್ಮ, (ನಾ). ಭೂಮಿಯನ್ನು ಅಳೆಯುವ ಒಂದು ಪ್ರಮಾಣ: 
ಅದಿತ್ಕದೇವರ್ಗ್ಗೆ ಮಣಲಪೊಟ್‌ಯೊಳ್‌ ಕೊಟ್ಟ ತೋಣ್ಬದ ಕಮ್ಮ 
ಅಜುವತ್ತು (ಸೌಇಇ. 1X-, ೭೫-೪; 987); ಬಡಗಣದೆಸೆಯ 
ಹೂದೋಂಟಿ ಕಂಮ ಮೂವತು (ಎಕ. ೪11, ಶಿಕಾರಿ. ೧೨೫-೩೬೨; 1019); 
ಕಗ್ಗೆಜಕೆಯ ಕೆಳಗೆ ಆಡಕೆದೋಂಟ ಕಮ್ಮಮವಿಪ್ಪತ್ತಯನ್ಹ (ಕಇ. 1೪, 
೧೦-೬೪ ; 1171) ; ಬೆಟ್ಟಿದೋರೆಯಿಂ ತೆಂಕಲು ಕೊಟ್ಟ ಕೆಯಿ ಕೆದಿಮಂಣ 
ಕಮ್ಮ ೧೦೦೦ (ಕಣ. 1, ೩೩-೨೮ ; 1746). [< ಕಂಭ?) 

ಕಮ್ಮ್ಯ (ನಾ). ಒಂದು ಬಗೆಯ ಧಾನ್ಯ; ಕಂಬು (?): ಮೃಗ 
ಸಿರೆಯಾದಿಯಾಗೆಸೆನ ಪಂಚ ಕದೊಳಾ್‌ ಪುಗೆ ಬಿತ್ತುನೆಲ್ಗಳಂ.. . 
ಸೊಗಯಿಪ ಕಮ್ಮನಾಗಣಕ ಜಟ್ಟಿ ನ ಪೇಟ್ಜನಯಾಗಮಂಗಳಿಂ 


(ಅಟ್ಟಮ, ೯-೭). ೪. (೮. ಕಂಬು?) 
ಕಮ್ಮ, ಸರುಮ, ಕರುಮ್ಮ (ನಾ). ೧. ಕೆಲಸ; ಕಾರ್ಯ. 


೨. ಕರ್ಮ; ಕರ್ಮಫಲ: ತೆರೆಯಪ್ಪಂತೆವೊಲೆಮ್ಮ ಕಮ್ಮ [ಪಾಠಾಂ. 
ರ್ಮ] ಮಿನಿತುಂ (ಲೀಲಾವ. ೨-೫೫) ; ಇದನು ಆನವನು ಅಳನಸಿದಡೆ 
ವಾಣರಾಸಿಯಲಿ ತಡಿಯಲ್ಲಿ ಕಪಿಲೆಯ ಕೊಂದ ಕಮ್ಮದಲ್ಲಿ ಹೋಹರು 
(ಮೈಆರಿ. ೧೯೩೪, ೧೧-೩೦ ; 1417) ; ಅಮ್ಮಮ್ಮ ಮುಂ ಕಮ್ಮಮಂ 
ಗೆಲ್ವರೊಳರೆ (ಉದ್ಭದೇ. ೨-೨೩). ಕರುಮ : ೨. "ಕರುಮಗತಿ' 
ಪರಾ. ಕರುಮ್ಮ: ೨. ಎನ್ನ ಆಅಟಾಗೆಯ್ದಂಗಳೆಂಬ ಕರುಮ್ಮಮಂ 
ಕಳೆದು (ಚಿಕಬಿ. ೨೪). [೮ ಸೆ. ಕರ್ಮನ್‌] 

ಕಮ್ಮಂಗಣೆ (ನಾ). ಕಂಪಿನ ಬಾಣ; ಹೂವಿನ ಬಾಣ: ಕಮ್ಮಂಗಣೆ 
ಯಿಂದಮೆಚ್ಚನಿಮ್ಮಾವಿನ ಪೊದಜಕೊಳಿರ್ದು (ಶಮದ. ೧೭೬ ಪ್ರಯೋ). 

[< ಕೆಮ್ಮಿತು + ಕಣೆ] 

ಕಮ್ಮಂಗಣೆಯ, ಕಮ್ಮಗಣೆಯ (ನಾ). ೧. ಕಂಪಿನ ಬಾಣಗಳುಳ್ಳಿ 
ವನು; ಪುಷ್ಪಬಾಣಗಳುಳ್ಳವನು; ಕಾಮ: *ಕಮ್ಮಂಗಣೆಯಂ - 
ಕಾಮಂ? (ಶಮದ. ಪರಿ. ೨); *ಇಂಗೋಲ್ವಿಲ್ಲಂ, ಬಂಡುಣಿವೆದೆಯಂ, 
ಕಮ್ಮಂಗಣೆಯಂ ... ಗಿಳಿದೇರಂ - ಇವು ೧೩ ಕಾಮದೇವಂಗೆ ಪೆಸರ್‌ ” 
(ಕಶಸಾ. ೨-೧೩); ಕಮ್ಮಂಗಣೆಯನ ನುಡಿಯನಾಲಿಸಿ (ಕಬ್ಬಿಕಾ. ೧೯೬); 
ಚೆಲ್ವೆಗಮಮ ಕ ಮ್ಮಂಗಣೆಯನಧಿದೇವಿಗೆ (ಪದ್ಮರಾ. ೨-೩೮). 


ಕಮ್ಮಂಗಳೆನೆ 


ಕಮ್ಮಗಣೆಯ: ೧. ವಸುಜೀವ ಕಮ್ಮಗಣೆಯನಂದದೊಳಾ ವನಡೊಳು 
ಸುಮ್ಮಾನದಿಂದಿರುತಿರಲು (ನೆ ಮಿಸಂ. ೮-೭೬); ಮೆಜದರಲ್ಲಿಯ 
ವಾರನಾರಿಯರು ಕಮ್ಮಗಣೆಯಂಗೆಸೆವ ದುರ್ಗದಂತೆ (ಭಿಳ್ಸಾಚ. ೨-೮) ; 
ಕಮ್ಮಗಣೆಯನ ಸದೃಶರೂಪ ಚಿತ್ತೈಸು (ಕಂನವಿ. ೧೨-೬೧). ೨. [ಜೈನ] 
ಬಾಹುಬಲಿ: ಅಮ್ಮ ಬಹಾಗ ಚಿಕ್ಕಮ್ಮನು ಬರಬೇಕು ಕಮ್ಮಗಣೆಯ 
ನೊಪ್ಪನದಕೆ (ಭರಚ. ೪೦-೯೮). [ಕಮ್ಮಂಗಣೆ + -ಅ,] 
ಕಮ್ಮಂಗಳೆವೆ "ಕಮ್ಮಂಗಟವೆ? ನೋ. 
ಕಮ್ಮಂಗಬನೆ, ಕಮ್ಮಂಗಳನೆ, ಕಮ್ಮಗಳಮೆ, ಕಮ್ಮಗಟವೆ (ನಾ). 
ಸುವಾಸನೆಯ ನೆಲ್ಲು; ಗಂಧಶಾಲಿ: ಮತ್ತಭ್ರಮರಂಗಳ್‌ ಪಾಟ 
ಕಮ್ಮಂಗಬವೆಯ ಮಡಿಯೊಳ್‌ ಗಾಡಿವೆತ್ತಾಡುತಿರ್ಕುಂ (ಧರ್ಮ ನಾ. 
೨-೩೦). ಕಮ್ಮಂಗಳೆವೆ: * ಗಂಧಶಾಲಿ - ಕೆಮ್ಮಂಗಳನೆನ (ಓಷಧಿ. 
೪೬); ಪಸುರ್ವಡೆದು ಬೆಳೆದ ಕಮ್ಮಂಗಳವೆ ಕಣ್ಗೊಳಿಸುತಿರ್ಪು 
ದಲ್ಲಿ (ಕವಿಡ. 11, ೧೪೦ ರೇವಣ); ಕಾಹು ಕನ್ಮುಂಗಳನೆ ಮಡಿ 
ಗಳೊಳ್‌ (ಉದ್ಭದೇ. ೨-೧೫) ; ಎಲ್ಲಿ ನೋಡಿದರಲ್ಲಿ ಕಮ್ಮಂಗಳನೆ 
ಜೆಳೆದ ಹೊಲ (ಸಾಳ್ವಭಾ. ೧೩-೫೫). ಕಮ ಗಳನ : ಎಲ್ಲೆಡೆಯೊಳುಂ 
. ಬೆಳೆವ ಕಮ್ಮಗಳಮೆ [ಪಾಠಾಂ. ವೆ]ಯ ಗಡ್ಡೆಯಲ್ಲಿ ಹಣ್ಣಾದ ತೆನೆಯುಂ 
(ಸಮ್ಯಕ್‌. ೧-೨೩). ಕೆಮ್ಮಗಲನೆ : ಕಮ್ಮಗಟವೆಗಳನಂಗನ ಕಮ್ಮಟ 
ದಂತೆಸೆದುವು (ಲೀಲಾವ. ೫-೫೫). [4 ಕಮ್ಮಿತು 4 ಕಟವೆ] 
ಕಮ್ಮಂಗೋಲ್‌, ಕಮ್ಮಗೋಲ್‌ (ನಾ). ೨ ಕಮ್ಮಂಗಣೆ. "ಕಮ್ಮಂ 
ಗೋಲ' ಪರಾ. ಕಮ್ಮಗೋಲ್‌ : ಕಮ್ಮಗೋಲಿಂದ ಮೂಜಗವ 
ನಂಡಲೆವಾತ ತಮ್ಮನು (ಭರಚ. ೪೭-೧೧೬). [ಆ ಕಮ್ಮಿತು * ಕೋಲ್‌] 
ಕಮ್ಮಂಗೋಲ, ಕಮ್ಮಗೋಲ (ನಾ). ೧.೨ ಕಮ್ಮಂಗಣೆಯ: ಗುಣ್ಬು 
ವಡೆದ ಪೊರ್ಕುಟ್‌ಂಬ ಶಿಳಿಗೊಳಂ ಕಮ್ಮಂಗೋಲನೆಂಬ ಜಕ್ಕವಳ್ಳಿಯ 
ನೋಲಾಡಿಸೆಯುಂ (ಕಬ್ಬಿಕಾ. ೧೨೩); ಕಮ್ಮಂಗೋಲಗಿಮ್ಮಡಿ ರೂಪದಾಳ್ವ 
ವಲ್ಲಭನ ಅಡಿದಾವರೆಗಳ ಕಾಣದೆ (ನೋಹತ. ೨೮-೮). ಕೆಮ್ಮಗೋಲ: 
೧. ಕಮ್ಮಗೋಲನ ಪಿತನಾಗಿರೆಲು ಸುಮ್ಮನೆ ಕುಬುಜಿಗೆ ಸೋಲುವರೆ 
(ಪುರಂದ. ಹೆಮ್ಮುಕ್ಕಳಾಟ ಲೇಸಲ್ಲೆಂದು ಹೊಟಪರು 
ಕಮ್ಮಗೋಲನ ಮೇಲೆ ದೂಜು (ಭರಡ. ೪೭-೨೮). ೨.[ಜೈನ] ಬಾಹು 
ಬಲಿ: ಕಮ್ಮಗೋಲನ ರೊಪ ಶ್ರೀಪಾಂಡ್ಕ ಭೂಪತಾನೊನ್ಮನದಿಂದ 
ಮಾಡಿಸಿದ (ಗೋಮಟೀ. ೩-೮೯).  [ಕಮ್ಮುಂಗೋಲ್‌ + -೪,] 
ಕಮ್ಮಕ (ನಾ). ಬಾಣ; ಅಂಬು; “ಬಿಲ್ಲು ` (ಪ್ರಭಣ್ಣ. ೪೦೭): 
ಕೆಮ್ಮಾಸೆವಿಟ್ಟು ಗಿಳಿಗಳ ತಮ್ಮಂ ತುಡುಕದವೊಲಾಯುಧಂಬೇಜಕಿದ 
ಪೋಲ್‌ ಕಮ್ಮಗಲವೆಗಳನಂಗನ ಕಮ್ಮಕ [ಪಾಕಾಂ. ಕಮ್ಮಟ್ಕ ಕಮ್ಮ ತ] 
ದಂತೆಸೆದುವೊಸೆದು ನೋಡಿವನರಸಾ (ಲೀಲಾವ. ೫-೫೫). [1] 
ಕಮ್ಮಗೆಂಧಿ (ನಾ). ಸುಗಂಧವುಳ್ಳವಳು; ಸುವಾಸಿನಿ: ನಿನ್ನ ಸಾತ್ವಿಕದ 


೪-೧೦೪-೩) ; 


೧೫೧೮ 


ಕ 


0 


ಕಮ್ಮತ 


ಕಮ್ಮಗಣೆಯ "ಕಮ್ಮಂಗಣೆಯ?' ನೋ. 

ಕಮ್ಮಗಳೆಮೆ "ಕಮ್ಮಂಗಲವೆ' ನೋ. 

ಕಮ್ಮಗಣವೆ "ಕೆಮ್ಮಂಗಟವೆ' ನೋ. 

ಕಮ್ಮಗಾರ (ನಾ). ಲೋಹದ ಕೆಲಸ ಮಾಡುವವನು ; ಕಮ್ಮಾರ 
(ಕಿ). [€. ಸಂ. ಕರ್ಮಳಾರ] 

ಕಮ್ಮಗೆ (ಅ). ೧. ಸುಗಂಧವಾಗಿ; ಮಧುರವಾಗಿ. ೨. ಸುಖವಾಗಿ; 
ಹಾಯಾಗಿ : ಕಮ್ಮನೆ, ಕಮ್ಮಗೆ (ಶಬ್ದಾನು. ೨೦ ಪ್ರಯೋ) ; ಬಿಸಿ ಬಿಸಿ 
ಯಾಗಿ ಕಮ್ಮಗೆ ಊಟಮಾಡಿ ಬೆಚ್ಚಗಿರುವ ಹಾಸಿಕೆ ಮೇಲೆ ಮಲಗಿ 
ನಿದ್ರಿಸುವುದು (ಕಮಕ. ೨೩); ಕಮ್ಮಗೆ ಉಣಿಸಿ, ಬಿಮ್ಮಗೆ ಕಟ್ಟಿದ 
(ಗಾದೆ), 

ಕಮ್ಮಕಮ್ಮಗೆ (ದ್ವಿರುಕ್ರಿ): ಕಮ್ಮಕಮ್ಮಗೆ (ಪಾಕಾಂ. ಕಮ್ಮಗೆ] 

ಕೆನೆಗೊಂಡ ಗೆಡ್ಡೆಮೊಸರಂ ಸುರಿದು (ಲಿ € ಲಾವ. ೫-೭೦; ಕಾವ್ಯಸಾ. 
೭೫೪ ನೋ). [< ಕಮ್ಮಿತು + -ಆಗ್ಮೆ] 

ಕಮ್ಮಗೋಲ್‌ "ಕಮ್ಮಂಗೋಲ್‌' ನೋ. 

ಕಮ್ಮಗೋಲ "ಕಮ್ಮಂಗೋಲ' ನೋ. 


| ಕಮ್ಮಟಿ, ಕಮ್ಮಳ, ಕಮ್ಮಾಟ (ನಾ). ೧. ಕರ್ಮಶಾಲೆ; ಕುಲಿಮೆ 


30 


35 


ಕಮ್ಮಗಂಧಿಯ ಕಳುಸಲಿಳೆಗೊಲ್ವೆನೆಂದಿರ್ದ ನಿಮ್ಮನು (ಮದೇಪು. ೧-೫೮). | 


[< ಕಮ್ಮಿತು + ಗಂಧಿ] 

ಕಮ್ಮಗಂಧಿನಿ (ನಾ). - ಕಮ್ಮಗಂಧಿ: ಸುಮ್ಮನಿರಲು ಕಂಡು ಕಮ್ಮ 
ಗಂಧಿನಿಯರುವೊಮ್ಮೊಗವಾಗಿ ಚಿಕ್ಕಯ್ಯನ ತಮ್ಮ ನೆಗೆಳೆಜೊಯ್ದು 
ಇ ಚ್ಛೆ ಯ ಜ್‌ ದು ಮನ ಪೆರ್ಮೆಯಣಾವೆವೆಂದರೊಲಿದು (ನಿಜಸಾಂ. 
೫೦-೯೨). [ಆ ಕಮ್ಮಿತು + ಗಂಧಿನಿ] 

ಕಮ್ಮಗೆಗ್ರೆ, ಕಮಗಗ್ಗರೆ (ನಾ). ಕಾಮಕಸ್ತೂರಿಯ ಗಿಡ; 
ಕಗ್ಗೊರಲೆ ಗಿಡ: *ಸರ್ಣಾಸಃ, ಕಠಿಂಜರಃ, ಕುಟೀರಕೇ- ೩ ಕಗ್ಗೊರ್ಲೆೇ 
ಗಿಡದ ಹೆಸರು. ಕಾಮಕಸ್ತೂರೀಗಿಡ, ಕಮ್ಮಗಸ್ರೇಗಿಡೆ (ಸಿದ್ಧಾಂತಿ. 
೧೧೪). ಕೆಮಗಗ್ಗರೆ: ಕಮಗಗ್ಗರೆ, ಕಾಮಕಸ್ತೂರಿ, ಸಬ್ಜಾಗಿಡ 
(ಮೈಔಗಿ, ೫೭-೧೧೪೪). [?) 


40 


ಮನೆ: “ಆವೇಶನಂ ಶಿಲ್ಪಶಾಲಾ ಈ ೨ ಕಮ್ಮಟ ಮೊದಲಾದ ಶಿಲ್ಪ 
ಶಾಲೆಗಳ ಹೆಸರು? (ನಾಚಿರಾ. ೧೦೩); ಮರ್ತ್ಯಲೋಕವೆಂಬುದು 
ಕರ್ತಾರನ ಕಮ್ಮಟಿವಯ್ಕಾ (ಬಸವ. ಕಾಲನ ಕಮ್ಮಟಕ್ಕೆ 
ಗುಜಕಿಯಹ ಎನ್ನನು (ಸಿದ್ಧವ. ಕ. ೨೨೩-೭೩೪); ಅರಲಂಬುಗಳಂ 
ಮಾಡುವ ಕಮ್ಮಟಿಂ (ಜಯಕಾ. ೧೫-೪೨); ತಳಿರ್ಗಳ್‌ ದಳ್ಳುರಿ ಮುಸುಕಿ 
ರ್ದಳಿಗಳೆ ಪೊಸ ಮಸಿಗಳಾಗೆ ಮದೆನನ ಬಾಣಾವಳಿಯಂ ಕಾಸಲ್‌ 
ಚೈತ್ರೋಜ್ವಳಕಾರುಕನಿಟ್ಟಿ ಕಮ್ಮಟಿಂಬೊಲದೆಸೆಗುಂ (ರಾಜಶೇ. ೨-೫೬). 
೨. ನಾಣ್ಯಗಳನ್ನು ಮುದ್ರಿ ಸುವ ಸ್ಥಳ; ಟಂಕಸಾಲೆ: ಉಂಡಿಗೆಯ 
ಕೆಂಮಟದಲು ತಿಂಗಳಿಗೆ ಸ ಒಂದು ಬಿಡಿಗಮ್ಮಟದಲು ತಿಂಗಳಿಗೆ 
ಹ ೧ (ಎಕ. ೫11, ಶಿರಾ. ೩೭-೧೯ ; 948) ; ಕುಕ್ಕನೂರು ಸಾಸಿವ್ವರ 
ವರಪುತ್ರ ನಚ್ಚಿನ ಕ[ಮ್ಮ]ಟಿದೊಡೆಯಂ ಚನ್ನೊ Fe ಮಗಂ (ಕಇಆ. 
1170) ; ದೆಂಡಾಧಿಷ್ಮಾಯ ಕಂಮಟದ ಮಾಚೈೆ ಯ್ಯ ಗಳ 
ಬೆಸದಿಂ (ಎಕ. ೪, ಹಾಸನ, ೭೪-೧ ; 1174). ಕೆಮ್ಮಳೆ ಥೂ ನಾಣ್ಯ. 
“ಕಮ್ಮಳಿಗ' ಪರಾ. ಕಮ್ಮ್ಮಾಟಿ: ೨. ಅಲ್ಲಿಯ ಕಮ್ಮಾಟದಚ್ಚಿನ 
ಮೊಳೆಯಯಕ್ಕಸಾಲಿಗಳು RO ಮಾಡಿಕೊಟ್ಟ ಗದ್ಯಾಣ ವೊಂದು 
(ಸೌಇಇ. IX-i, ೨೯೫-೬೩೨ ; 1172). 
[ಡೇ. ॥ ತಮಿ. ಕಮ್ಬಟ್ಟ; ಮಲ. ಕಮ್ಮಟ್ಟ, ಕನ್ಮಿಟ್ಟ. / ಪ್ರಾ. 
ಳೆಮ್ಮಟ್ಮಾಣ (ಸಂ. ಕರ್ಮಸ್ಥಾನ)] 
ಕಮ್ಮಟ (ನಾ). ಕರ್ಮಕಾರ; ಕಮ್ಮಾರ: ಮಸಗಿ ಮುಂದಣ ಬಡಗಿ 
ಕಮ್ಮ ಟ[ಪಾಠಾಂ. ಕಮ್ಮರ] ವಸುವಿಭೇದಕ ತಾಮ್ರುಮರ್ದನ ... 
ಹರದರ ಕೇರಿಗಳಲಿ (ತೊರರಾ. ೫-೮-೫೨). [ಕಮ್ಮಟ -ಇ್ಕ] 
ಕಮ್ಮಡು "ಕರ್ಮಡು' ನೋ. 
ಕಮ್ಮಡುಗೊರಲ್‌ (ನಾ). ಕರಿಯ ಮಡುವನ್ನು ಒಳಗೊಂಡ 
ಕೊರಲು ; ಬಹಳ ಕಪ್ಪಾದ ಕೊರಳು: ಕಡುರಯ್ಯಮಾದುದಾ ಕಾಳೆ 
ಕೂಟದ ಕಮ್ಮಡುಗೊರಲಾ ಪರಶಿವನ (ಕುರಾಸಾಂ. ೬-೧೭). 
[ಕಮ್ಮಡು (ಆ ಕರ್ಮಡು) 4 ಕೊರಲ್‌] 
ಕಮ್ಮಣೆ "ಕಮ್ಮವಣೆ' ನೋ. 
ಕಮ ತ, ಕಮತ, ಕಮ್ಮತ್ತ (ನಾ).೧. ಸ್ವಂತ ಬೇಸಾಯ. ೨. ಸ್ವಂತ 
ಬೇಸಾಯದ ಭೂಮಿ: ಮತ್ತ ೫೦ ಮಡುವಣ ಸಿರಿಯ a 
ನಾರಣಯ್ಯ ನ್ಹಯೆ)ಕರ್ಗ್ಗೆ ಮತ್ತರು ೬೦ (ಕಇಆ. ೯-೩-೩೧೫ ; 1067); 


೧೫೫) ; 


೭೭-೧೨-೭೮ ; 


ಕಮ್ಮತವಗೆ ೧೫೧೯ ಕಮ್ಮ ಕ್ಷಿ 


ಗುಡಿಗೆಆಿಯ ಕಮ್ಮತವಳಗಾಗಿ (ಸೌಇಇ. XX, ೪೬-೪೦; 1072); 
ದೇವಿಯ ಕಂಮತದ ಭತ್ತ್ಮ(ಕೊಲ್ಹಾಶಾ. ೨೧(೩)-೩೨; 1278). ಕಮತ: 
೧, ವರ್ಷವೊಂದಕ್ಕೆ: ಐದುನೂರು ಚೀಲ ಜೋಳ ಒಕ್ಳುವ ದೊಡ್ಡೆ ಕಮತ 
ಶರಣಪ್ಪನದು (ನೀನಮು. ೧೨); ಮನೆಯಲ್ಲಿ ನಾಕೆತ್ತಿನ ಕಮತನಿತ್ತು (ಅನ್ನ. 
೨೦೦). ೨. ಆವೂರ ಕಂಮಾಆ ಬೊಂನೋಜ ಶ್ರೀ ಮಹಾಬಳದೇವರ 
ಕಮತಕ್ಕೆ ಕೆಲಸಂ ಮಾಡಿದ ಹೊಆಕ ಹುಂಜ ಆಯದಾಯವಂ ಬಿಟ್ಟನು 
(ಸೌಇಇ. ೫೪, ೧೬೨-೫; 1215). ಕಮ್ಮತ್ತ : ೨. ಶ್ರೀಮದರಸರೆ 
ಕಮ್ಮತ್ತದಿಂ ಪಡುವಲು (ಸೌ ಇಇ, 2೭1-1, ೧೬೩-೭೬೨; 1113); 
ಹುಕುವಳಿಯ ಕಂಮತ್ತದ ಬಂಡಿಯ ಹಳಿ ಮೋದೆಯ ಹಳಿಯ 
ನಾಡ ಸಮಸ ಸಾಲು ಮೂಲೆ ಯೊಳಗಾದೆ ಪದಿನೆಂಟು ಸಮಯಕ್ಕೆ 
(Moa. 12-11, ೪೩೩-೧೨ ; 1408). 
[ದೇ. ॥ ತನಿ. ಕಮ್ಮತ್ತ ; ತೆಲು. ಕಮತ, ಕಮ್ಮತ] 
ಕನ್ಮುತವಗೆ (ನಾ). ಕೊಡುಗೆ; ದಾನ (?) : ಮೂಲಸ್ತನ ದೇವರ್ಗ್ಗೆ 
ಗಾಣಮಾನ್ಯದೇವರ ಕಂಮತವಗೆ ವಡಿಕಲಮಾನ್ಯ ಒರಸೆ ಹರಿ ಕಜುಇನ 
ಮಾಡುವರ್‌ (ಸೌಇಇ. 1x-, ೨೯೧-೩೪ ; 11ನೆಯ ಶತ). ಗ?) 


ಕಮ್ಮತಿಗ, ಕಮತಿಗ (ನಾ). ೧. ಬೇಸಾಯಗಾರ: ಇಳೆಹಾಳ! 


ಬೊಮ್ಮಯ್ಯ ಗೆಯ್ಯಬಲ್ಲಹ ಕಮ್ಮತಿಗನಲ್ಲಯ್ಯ (ಬಸಪು. ೯-೪೬). 
೨. ಬೇಸಾಯಕ್ಕಾಗಿ ಇಟ್ಟುಕೊಂಡ ಆಳು: ಶಿವ ನಿನ್ನ ಕಮ್ಮತಿಗೆರಾ 
ವೆಂದು (ವೀಕೈಪು. ೮-೧-೪೬). ಕೆಮತಿಗೆ: ೧. ಹಿರಿಯ ಕಮತಿಗನು 
ಹಕ್ಕೆಯೊಳಗೆ ಬಂದು ನಾಲ್ಕೂಕಡೆಗೆ ನೋಡಿ ಹೋದನು (ಮು ೦ ಬಯಿ. 
೪-೪೨); ವಾಡೆಯ ಕಮತಿಗನಾದ ಕರಿಯಪ್ಪ ಈಗೆ ಮುಂದೆ ಬರದೆ 
ನಿರ್ವಾಹವಿರಲಿಲ್ಲ (ಗ್ರಾಮಾಯ. ೪೫೦). ೨. ಮನೆಯ ಕಮತಿಗ... 
ಬೇಸಾಯಕ್ಕೆ ಸಂಬಂಧಿಸಿದ ಮಾತನ್ನು ಹೇಳುತ್ತಿದ್ದಾನೆ (ಕಾಗೆಕ. ೨೩) ; 
ಚಿನ್ನಪ್ಪನು ಕರಣಿಕರ ಕಮತಿಗ (ಕಾಣಕ್ಕೆ. ೨). 
[ಕಮ್ಮತ + -ಇಗ] 

ಕೆಮ್ಮತ್ತ "ಕಮ್ಮತ' ನೋ. 

ಕಮ್ಮತ್ತಿ (ನಾ). ಕರಿಯ ಮತ್ರಿಮರ : ಸಾಲ ಸರ್ಜಕಟ ಅರ್ಶಃ, 
ಅಶ್ವಕರ್ಣಿಕಃ, ಸಸ್ಮಸಂವರಃ -ಈ ೫ ಕಮ್ಮತ್ತಿಮರ (ನಾಚಿರಾ. ೧೦೭) ; 
ಆಲ ಬೇಲ ಕಮ್ಮತ್ತಿ.. . ಮೊದಲಾದ ಮರೆಗಳಿಂದ ಶೋಭಿತವಾಗಿ 
(ಇದ್ದ) ಮಹಾರಣ್ಮವನ್ನು ನೋಡಿ (ಕೃವಾಆ. ೧೫೦). 

[< ಕರಿದು * ಮತ್ತಿ] 

ಕಮ್ಮನಾಗು (ಕ್ರಿ). ಸುವಾಸನೆಯನ್ನು ಪಡೆ; ಕಂಪನ್ನು ಹೊಂದು: 
ಬಾವನ್ನ ವೃಕ್ಷದೊತ್ತಿನೊಳಿರ್ದು ಮರೆಗಳು ತಾವೆಲ್ಲ ಕಮ್ಮನಪ್ಪಂತೆ 
(ಭರಚ. ೨-೮೪). [ಕಮ್ಮನೆ + ಆಗ್ಯು] 

ಕಮ್ಮನೆ, (ಗು). ಸುಗಂಧವುಳ್ಳ; ಸುವಾಸನೆಯ : ನೂಲು ಪಿಂಡಮು 
ಮನಾಗಳಿ ತೀವಿದ ಕಮ್ಮನಪ್ಪ ತುಪ್ಪದ ಕೊಡದೊಳ್‌ ಸಮಂತು ಮಡ 
ಗಿಟ್ಟೊಡೆ (ಪಂಪಭಾ. ೧-೧೩೧) ; ನೆನೆದರ ಚಿತ್ತಮುಂ ನೆಜ್‌ಯೆ ಕಮ್ಮನೆ 
ನೋಟ್ಟಿರ ಕಣ್ಣ ಬೆಳ್ಬು ಕಮ್ಮನೆ ಮಿಗೆ ಮಾತನಾಡುವರ ಮೆಲ್ಲುಡಿ 
ಕಮ್ಮನೆ ಮೆಯ್ಲಳಿಯ್ಲೆ ಕಮ್ಮನೆ (ಲೀಲಾವ. ೨-೨೮) , ಕವಿದು ಪರಿಯೆ 
ರಸದೊಳ್ಳಂಪು [ಕ](ಪಾಕಾಂ. ಖ]ಮ್ಮನೆ ಕವಿತೆಯೊಂದನು ಪೇಳಿಸಿಂದು 
(ಹದಿಬ. ೧-೨೬) ; ಕಮ್ಮನೆ ಬಾಣಕ್ಳೈ ಸೋತು ಜುಮ್ಮನೆ ಮಾಮರವು 
ಹೂತು ಕಾಮಗಾಗಿ ಕಾದಿದೆ (ಗರಿ. ೧೧೭-೧೧). 

[ಎ ಕಮ್ಮಿತು 4 -ಅನ್ಯೆ(ಆ -ಅನೆಯ್ಯ)] 
ಕಮ್ಮನೆ (ಅ). ಸುವಾಸನೆಯಾಗಿ; ಸುಗಂಧದೊಡನೆ (8). 
ಕಮ್ಮಕಮ್ಮನೆ (ದ್ವಿರುಕ್ತಿ) : ಕಮ್ಮಕಮ್ಮನೆ, ತಣ್ಣತಣ್ಣನೆ (ಶಮದ. 

೧೯೩ ಪ್ರಯೋ). [< ಕಮ್ಮಿತು 4 - ಅನೆ] 


20 


25 


40 


45 


ಕಮ್ಮಬೊನ್ಮು (ನಾ). ಕರ್ಮ ಮತ್ತು ಬ್ರಹ್ಮ: ನಿನ್ನಶ್ವಮಾ ಕಮ್ಮ 
ಬೊಮ್ಮ[ಪಾಠಾಂ. ಕರ್ಮಜೊಮ್ಮ , ಕಮ್ಮಬ್ರಹ್ಮ]ದ ಪಾಂಗಂ ಸಲೆ 
ಬೋಧಿಕುಂ ಬುಧರ್ಗೆ (ರಾಜಶೇ. ೩-೩೮). [ಕಮ್ಮ ಬೊಮ್ಮ] 

ಕಮ್ಮಯಿಸ್ಕು, ಕಮ್ಮ್ರೈಸ್ಸು (ಕ್ರಿ). ೧. ಸುಗಂಧವನ್ನು ಬೀರು: 
ತಂಪು ತಣ್ಣಿಸುತಿರಲಿ ಕಂಪು ಕೆಮ್ಮಯಿಸಲಿ ಬಾಳದ ಬೇರಂತೆ (ಸಖೀಗೀ. 
- ೪೧-೮೩೩). ೨. ವಾಸನೆ ಕಟ್ಟು; ಪರಿಮಳ ಕೊಡು. ಕಮ್ಮೈಸ್ಸು 2 
೨. ಇಳೆಯಂ ಚಂದನ ಕುಂಕುಮಾಂಬುಕಣದಿಂ ಕಮ್ಮ್ಮೈಸಿ (ಅನ ಂಪು. 
೧೪-೩೬). ೩. (ಆಲಂ) ಕೊಚ್ಚಿ ಕೊಳ್ಳು ; ಹೊಗಳಿಕೊಳ್ಳು : ಸೀವುಂ 
ನೀಟ್ಕರಿಸಿ ನಿಂದುಮಾಗಳ್‌ ಪೇಟೃಮ್ಮ್ಯೈಸುವರೆ ಬಿರುದುಮಂ ಬೀರ 
ಮುಮಂ (ಗದಾಯು. ೭-೩೫). [ಆ ಕಮ್ಮಿತು + -ಇಸ್ಮು] 

ಕಮ್ಮಯಿಸ್ಯು, ಕಮ್ಮೈಸ್ಟು (ಕ್ರಿ). ಪರಿಷ್ಠಾರಗೊಳಿಸು; ಶೋಭೆ 
ಗೊಳಿಸು; ಸೊಗಸಾಗಿಸು: ಎಕ್ಕಲಾವಣಂ ಪೊಸೆಯಿಪ ಕಮ್ಮಯಿಪ್ಪ 
ಸಮಕಟ್ಟುವ ಬಿನ್ನಣಮಿಲ್ಲದಕ್ಕೆ ರಂಜಿಸುವೆರ್ದೆಗೊಳ್ಳದೀಗಡಿನ ಕಬ್ಬಿಗ 
ವಂದಿಗಳೊಂದೆಪಿಂದಿಗಳ್‌ (ಶಾಂತಿಪು. ೧೨-೭೬) ; ಕಡೆಯದೆ ಕಂಡರಿಸದ 
ಬೇರ್ಪ್ಪಡಿಸದ ಕಮ್ಮಯಿಸದೊಂದಳತ್ತಿ(ತ್ರಿ)ಿಮ ರೂಪಂ ಪಡೆದ(0?) 
ಸ್ವಯಂಭು ನೆಲದಿಂದೊಡೆದುದಯಂಗೆಯ್ದ ನಲ್ಲಿ ದಕ್ಷಿಣಸೋಮಂ 
(ಎಇ. XVI, ೩೯-೨೭ ; 1107). ಕಮ್ಮೈಸ್ಕು: ಕನಿಮಾರ್ಗದೊಳೊ 
ಖ್ಹಾಣಿಪ ಕವಣಿಪ ಕಮ್ಮೈ ಸುವೆಡೆಯೊಳೊಖ್ಬಾಣಿಸಲುಂ ಕವಣಿಸಲುಂ 
ಕಮ್ಮ ಸಲುಮಿನನೆಂತಾರ್‌' ಬಲ್ಲರೆನಿಸಿದಂ ಕವಿರತ್ನ ಂ. (ಅಜಿಪು, ೧-೮೩). 

[ಕಮ್ಮ * -ಇಸ್ಕು] 

ಕಮ್ಮಯ್ಯ (ನಾ). ಒಬ್ಬಾತನ ಹೆಸರು : ಹುನುವಲ್ವಳ್ಳಿಯ ಮದಜಿಗರ 
ಕಮ್ಮಯ್ಕನ(ಂ) ಮಗಂ(ನ) ಅರಿವನ್ನು ಗಾವುಣ್ಣುಗೆಯ್ಯೆ (ಎಕ. ೪1, 
ಸೊರಬ. ೫೩೨-೪ ; 964). [ಕಮ್ಮ * ಅಯ್ಯ) 

ಕಮ್ಮರ್ನೆ "ಕರ್ಮರ್ಯ' ನೋ. 

ಕಮ್ಮರ್ಕ (ನಾ). ಒಂದು ವೃತ್ತಿ; ಕೆಲಸಗಾರ (?): ಶ್ರೀನರಸಿಂಘ 
ದೇವರೆ ಕಂಮರದೊಳೆರಡು ತೋಟಿಗರು ಮೂವರು ಅನ್ತು ೫ ವರ್ಗ್ಗ 
ಹತ ಮಾನ್ಯಮಂ ಬಿಟ್ಟರು (uu. 12-1, ೧೯೫-೪೦ ; 1113). (2) 

ಕಮ್ಮರೈೆ "ಕರ್ಮರ್ಯ' ನೋ. 

ಕೆಮ್ಮರೈ (ನಾ). ಒಂದು ಜಾತಿಯ ಪಕ್ಷಿ: ಗಿಜುಗಿರಳೆ ಕಮ್ಮರನಸಗ 
ಕೊಟ್ಟುಳೆ ಹೊಜಸು... ಎಂಬ ಪಕ್ಕಿ ಗಳವಜಕೊಳೊಪ್ಬಿದವು (ಸಾಳ್ವಭಾ. 
೫-೨೧); ಕಮ್ಮರ ಹಕ್ಕಿಯು ಹೇಗೆ ಉಂಟಾಯಿತೆಂದು ನೀನು ಬಲ್ಲೆಯಾ 
(ಈಕಥೆ. ೧-೩). [?] 

ಕಮ್ಮರ್ಯ "ಕಮ್ಮಅ' ನೋ. 

ಕಮ್ಮರಲ್‌ "ಕೆಮ್ಮಲರ್‌' ನೋ. 

ಕಮ್ಮರಲು "ಕಮ್ಮಲರ್‌್‌? ನೋ. 

ಕಮ್ಮರ್ಲಿ, ಕಮರಿ (ನಾ). ಕಡಿದಾದ ಬೆಟ್ಟಿದ ಪಕ್ಕ; ಆಳವಾದ 
ಕೊಳ್ಳ; ಪ್ರಪಾತ: “ಸಜಯೆ ಕಮ್ಮರಿಯಕ್ಕು? (ಕಬ್ಬಿಕೈ. ೬೦); 
ಧುರಡೊಳ್‌ ಕಮ್ಮರಿಯೊಳ್‌ . . . ನೀರ್ಗಳೊಳ್‌' ಭರದಿಂ ದೇಹಮ 
ನಿಕ್ಕಿ (ಧರ್ಮಾಮೃ. ೫-೨೪೧); ಕಣ್ಣ ಮುಚ್ಚಿ ಕಮ್ಮರಿಯ ಹಾಯ್ಡರೆಯೂ 
ಅಲ್ಲಿ ಪದವಿಯ ಕೊಡುವನು ನೀನೆ (ಸಮಾವ. ೮) ; ಅಲ್ಲಿಂ ಬೀಳುನೆ 
ನೆಂದೊಂದು ಕಮ್ಮರಿಯನು ಏಜ್‌ ನಿಂದು ಕೆಳಗೆ ನೋಡಿ ಚಕಿತಹೃದಯ 
ನಾಗಿ (ನೇಮಿ ಸಂ. ೭-೧೧೩). ಕಮರಿ: ಹಗಲು ಕಂಡ ಕಮರಿಯ 
ಇರುಳು ಬೀಳುವರೆ (ಅಖಂಡೇ, ೧೦೦-೨೮) ; ಮರೆಯಾದುದು ಪಗಲೈಸಿರಿ 
ಪಡುವಣ ಕಮರಿಯೊಳು(ಮಾಂದಳಿ. ೪೯) ; ಅನೇಕವಾದ ಕಮರಿಗಳನ್ನು 
ಮುಚ್ಚಿಸಿ (ಮಹಾವಂ. 81, ೧೨೪); ಎರೆಡು ಕಡೆಗಳಲ್ಲಿಯೂ ನೂರಾರು 
ಅಡಿ ಅಳದ ಕೆಮರಿಗಳು (ಬೈಸರ್ವೆ. ೧೨೧). [ದೇ. ॥ ತಮಿ. ಕಮರ್‌) 


ಕಮ್ಮಕ್ಕಿ 


ಕಮ್ಮರ್ತಿ, ಖಮ್ಮರಿ, ಖುಮ್ಮರಿ (ನಾ). ಮಲ್ಲಯುದ್ಧದ ಒಂದು 
ವರಸೆ; ಕುಸ್ತಿಯ ಒಂದು ಪಟ್ಟು: ಮುಂಡೆ ಮುಷ್ಟಿ ಕಮ್ಮರಿ 
ಮುಹುಡಂ ಜವತ್ಸವಡಿ . . . ಎಸಿಪ್ಪ ಜಟ್ಟಿ ಗರ ಬಿನ್ನಣಮೊಪ್ಪೆ ಕಡಂಗಿ 
ಕಾದಿದರ್‌ (ತ್ರಿತವಿ. ೨೬-೧೮). ಖಮ್ಮರಿ: ಎಸೆವ ಮುಹಗ್ಗಳಂ ... 
ಬಾಹುದಣೆ ಖ[ಪಾಠಾಂ. ಖು]ಮ್ಮರಿ ಕತ್ತರಿ ಖೋಡವಂಕುಶಂ (ಚಂದ್ರಪು. 
೫-೭೮). ಖುಮ್ಮರಿ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [1] 

ಕಮ್ಮರ್ಕಿ (ನಾ).“ಕರ್ಮಕ್ಕೆ ಶತ್ರುವಾದವನು, ಕೆಲಸ ಮಾಡದವನು” 
(ಪಂಪದೀ. ೪೩೬). "ಕಮ್ಮರಿಯೊವಜ' ಪರಾ. [ಕಮ್ಮ * ಅರಿ) 

ಕೆಮ್ಮರಿಗೆ (ನಾ). - ಕಮ್ಮ ರ್ಕಿ: *ಕಮ್ಮರಿಗೆಯೆನಲುಭಯಪರ್ವತ 
ಮಧ್ಯಭಾಗದೊಳ್‌? (ಕಶರ. ೨೦). [ಕಮ್ಮರಿ, + ಗೈ) 

ಕಮ್ಮರಿಯಮರ (ನಾ). ಒಂದು ಬಗೆಯ ಮರ: *ದೀರ್ಥಪಾಸಿಕಾ 
ಎಕಮ್ಮರಿಯಮರ? (ಓಷಧಿ. ೭೭). [ಕಮ್ಮರಿ? ೬ ಮರ್ಕ] 

ಕಮ್ಮರಿಯೊವಜ, ಕಮ್ಮರಿಯೋಜ (ನಾ). ನುಡಿದಂತೆ ನಡೆಯದ 
ಉಪಾಧ್ಯಾಯ ; ಇತರರಿಗೆ ಉಪದೇಶಮಾಡಿದಂತೆ ತಾನೇ ನಡೆ 
ಯದ ಗುರು: ಬವರದೊಳೇಂ ಬಲ್ಲಂ ಕರಮೊವಜುಗೆಯಲ್‌ ಪೆಜರ್ಗೆ 
[ಕಂಡು] ತನಗಜಿಯಂ, . , ಕಮ್ಮಜಾ£ರಿಯೊವಜಂ ಬಿಲ್ಲೊ ವಜ 
ನೆಂಬುದಂ ಮಾಡುವೆನೇ (ಸಂಪಭಾ. ೧೨-೩). ಕಮ್ಮರಿಯೋಜ : 
ಅಂತುಟು ಪೇಟ್ತು ಕೆಮ್ಮಗಿರೆ ಗಮ್ಮನೆ ಕಮ್ಮರಿಯೋಜನಾಗನೇ (ಆದಿಪು. 
೨-೬೧) ; ಪದುಳಂ ಕುಳ್ಳಿರ್ದೆಮಗಾಯದ ಮಾತಂ ತಗುಳೆ ಗಳಪಿ 
ಪೋದಂ ಸಂದಿರ್ದೆದಟರೊಳಿಜಕಿದರಿ[೫83 ಯಂ ತಪ್ಪದೆ ಕಮ್ಮಜ_ರಿ] 
ಯೋಜನೆನಿಸಿದಂ ಬಿಲ್ಲೋಜಂ (ಗದಾಯು. ೨-೧೩) ; ಅಬಳಾಂಗ ಸಂಗತಂ 
ತಮ್ಮ ಶರೀರಮಾಗೆ ನೆಗಳ್ವನ್ಮತರಾಪ್ತರಶಸ್ತವೃತ್ತಕಂ ಕಮ್ಮರಿಯೋಜ 
ನಂದಮೆ ವಲಂ (ಎಕ. 21, ೨೩೪-೫೫ ; 1180); ಧರ್ಮಮನೆ ಪಿಡಿವು 
ದೆಂದಾ ತೆಜದಿಂ ನಡೆಯದೆ ಮಣಕ ಬಾನಿಂತಿರ್ದೇಡೆ ಕಮ್ಮರಿಯೋಜನೆಂಬ 
ನುಡಿಗೆಡೆಯಪ್ಪೆಂ (ಚಂದ್ರಪು. ೧೦-೧೨೪). 

[ಕಮ್ಮರ್ಕಿ * ಒವಜ (೮. ಒವರುು)] 

ಕಮ್ಮರಿಯೋಜ "ಕಮ್ಮರಿಯೊವಜ' ನೋ. 

ಕಮ್ಮರಿವರಿ (ಕ್ರಿ). ಕಮ್ಮರಿಯಲ್ಲಿ ಹಾರು (?) : ಬೇಜು ಮನವಾದೂ 
£ದ]ತ್ತೆಂದು ಬೇಜುವೋದಳ್‌ ನೋಡವ್ವೆ ಕಮ್ಮರಿವಆ£ರಿ] ವಳು 
ನೋಡವ್ವೆ ಸಮಧಾತುವಿಲ್ಲ ನೋಡೆಮಗೆ (ಗಜೇವ. ೪೮). 

[ಕಮ್ಮರ್ಮಿ * ಪರ್ಮಿ) ' 

ಕಮ್ಮರಿವಾಯ್‌ (ಕ್ರಿ). ಕಮ್ಮರಿಯಲ್ಲಿ ಬೀಳು; ಕೊಳ್ಳದಲ್ಲಿ 
ಧುಮುಕು (?) : ಪೌರಿಷದೊಳ್ಳಡು ವೀರಿಯಗ್ಗದ ಪಾಂಡುಪುತ್ರರೀ 
ಕಲಿಯುಗಡೇತರವಿಂಗೇಕೆಯೊ ಕಮ್ಮರಿವಾಯ್ದರು ಹಿಮದೊಳೆಂಬನ 
ವನಿಪತನಯ (ಸೌ ಇ ಇ. IX-i, ೧೬೧-೩೪; 1097); ದ್ರವ್ಯಮುಳ್ಳರಂ 
ಪೊರ್ದಿದೊಡಂ ಕಮ್ಮರಿವಾಯ್ದೊಡಂ ಮೊಜ್‌ಯಿಟ್ಟೊಡಂ ದೊರೆಕೊಳ್ಳದು 
(ಧರ್ಮಾಮೃ. ೬-೧೬೬) ; ಪಿರಿದುಂ ಕಂಸನ ಭೀತಿಯಿಂದೆ ವಸುದೇವಂ 
ಮುಂದುಗೆಟ್ಟಿಲ್ಲಿ ಕಮ್ಮರಿವಾಯ್ದಂತಿರೆ ಪೊಕ್ಕಡಂಗೆ (ಜಗವಿ. ೩-೧೦). 

[ಕಮ್ಮರಿ, * ಪಾಯ್‌] 

ಕಮ್ಮರಿನೀಳ್‌ (ಕ್ರಿ). ಕಮ್ಮರಿಯಲ್ಲಿ ಬೀಳು; ಕೊಳ್ಳದಲ್ಲಿ 
ಧುಮುಕು : ಕಮ್ಮರಿನಿಳ್ನ ಂತುತ್ತು ೦ಗಶಿಲೆಗಳಿಂ ಭರದಿಂ ಬಿಳ್ಳು ಪರಿವ 
ಬಲ್ಲೊ ಜಕಿಯತಿಬಂಧುರವಡೆಯಿತ್ತು (ಜಯಕಾ. ೯-೧೧). 

[ಕಮ್ಮರಿ ೬ ಬೀಳ್ಕ್‌ (ಆ ಬೀಟ್‌) 

ಕಮ್ಮರು (ನಾ). ಒಂದು ಬಗೆಯ ಸಸ್ಯ: “ಕಮಂಡಲಃ - ಗೋಳಿ, 

ಕಮ್ಮರು* (ಓಷಧಿ. ೨೪). [ಆ ಕರ್ಮರ್ಯ?) 


೧೪೬೨೦ 


ತ್ರಿ 


25 


40 


45 


ಕಮ್ಮಲರ್ನಕ್ಕಿ 


ಕಮ್ಮರುಬಂದು "ಕಮರಬಂದ' ನೋ. 

ಕಮ್ಮರೆ "ಕರ್ಮರ ನೋ. 

ಕಮ್ಮರ್ಕೆ (ನಾ). “ಕೈಬಳೆ ೫ (ಕಾಲೂರ. ಟಿಪ್ಪಣಿ) : ಕಮ್ಮರೆಗಳುಲಿಯೆ 
ಬೆಳ್ಳಿಯ ಮಾತು ಮುಂದೇನು (ಕಾಲೂರ. ೬೩-೧೦೬). [2] 

ಕೆಮ್ಮಲರ್‌, (ಕ್ರಿ). ಸುಗಂಧಮಯವಾಗಿ ಅರಳು; ಹೂಬಿಡು: 
ಆಅಲರ್ದ ತಾವರೆಗೆಜಕಿಗಳಿಂ ಕಮ್ಮಲರ್ದ ಪೂದೋಂಟಿಂಗಳಿಂ (ಸಾಳ್ವಭಾ. 
೧-೫೮). [< ಕಮ್ಮನೆ ಅಲರ್‌] 

ಕಮ್ಮಲರ್‌್‌, ಕಮ್ಮರಲ್‌, ಕಮ್ಮರಲು, ಕಮ್ಮಲರು(ನಾ). ಸುವಾಸನೆ 
ಯುಳ್ಳ ಹೂವು; ಸುಗಂಧ ಪುಷ್ಪ: ಕಚಾವಳಿಗಳಂ ಬಗಿಬಗಿದು 
* « « ಓರಣಂಗೊಳಿಸಿ ಕಮ್ಮಲರ್ಗಳಂ ಮುಡಿಸಿ (ಪದ್ಮರಾ. ೩-೪೪); 
ವಾಸನೆಯ ಕಮ್ಮಲರ್ಗಳ ಅಗಜಾಧಿಪತಿಗರ್ಪಿಸುತ್ತ (ಭಾವಚಿಂ. ೪-೧೦) ; 
ಬಾವನ್ನದಿಗುರಂ ಗೆಲ್ಲು ಕಮ್ಮಲರ್ಗಳಂ ಸೂಡಿ (ಜೈಮಿಭಾ. ೧೧-೪೧); 
ಸುರಿತರ್ಪ ಕಮ್ಮಲರೆ ಪೆರ್ಮಳೆಯಾಗಿಸೆ (ಶಬಶಂ. ೧-೪೫). 
ಕಮ್ಮರೆಲ್‌ : ಕಮ್ಮರಲಿಂ ವನಜಂಗಮವಲ್ಲರಿಗಳ್‌ ಬಂದಲ್ಲಿ ವಿರೆಚಿಪುವು 
ಪೂವಲಿಯಂ (ಜಗವಿ. ೧೬-೪೭). ಕಮ್ಮರಲು : ಅರಸಿಯರೆ ಮುಡಿಯಿಂ 
ಕೆಡೆದ ಕಮ್ಮರಲ ಮಾಲೆಗೆ ಕತ್ತುರಿಯ ಪುಡಿಗುದುರುಗಪ್ಪುರಕೆ , . . 
ತುಂಬಿಗಳುಜಕೆ ತಿರುಗುತಿರೆ (ಸಾಳ್ವಭಾ. ೪-೧೧). ಕಮ್ಮಲರು; ನಂದನ 
ದಲಿ ಸುರಹೊನ್ನೆಯ ಕಮ್ಮಲರುಗಳೊಬ್ಬದುವು (ಕಂನವಿ. ೫-೯೫); 
ಹಾಸಿಗೆಯ ಹೊಸಚಿಗುರು ಕಾಳುಡೆಯ ಕಮ್ಮಲರು ಮೆಯ್ಯುರಿಗೆ ಬಾಡಿ 
ಕಪ್ಪಾದ ಹಿರಿ ರಾಶಿಯೊರಗಿಹುದು (ನಡೆದಾ. 1, ೪೬೧). 

[ಆ ಕಮ್ಮಿತು + ಅಲರ್‌] 

ಕಮ್ಮಲರಂಬ (ನಾ). ಸುಗಂಧವಾದ ಹೊವಿನ ಬಾಣವುಳ್ಳವನು ; 
ಮನ್ಮಥ: ಕಮ್ಮಲರಂಬನ ಮಗನ ಮೂರ್ತಿಯನು ಹಂಬಲಿಸುವ 
ಕುಮಾರತಿ (ಮೋಹತ. ೪೧-೩೧).  [ಕಮ್ಮಲರಂಬು + ಆ) 

ಕಮ್ಮಲರಂಬು (ನಾ). ಸುಗಂಧಪುಷ್ಪದ ಬಾಣ; ಮನ್ಮಥನ ಬಾಣ: 
ಅವಳ ವಾಕ್ಯವ ಕೇಳ್ಲು ಕಮ್ಮಲರಂಬಿನ ಗಾಯವ ಮಣಿದು 
(ಮೋಹತ. ೨೮-೪). [ಕಮ್ಮಲರ್ಗ್‌ 4 ಆಂಬ್ಯು) 

ಕಮ್ಮಲರು "ಕಮ್ಮಲರ್‌' ಕೋ. 

ಕಮ್ಮಲರ್ಗಣೆಯ (ನಾ). - ಕಮ್ಮಲರಂಬ: ನಮ್ಮ ಕೋಪಕ್ಕಂಜಿ 
ಕಮಲಜನಿರ್ಮಿಸಿದ ತಾನಾಗಬೇಕುಅಕಿ ಕಮ್ಮಲರ್ಗಣೆಯವನಗೆ ತಾನಿನ್ನಳುಕೆ 
ದಿಟಮೆಂದ (ಅಂಬಿಕಾ. ೩೪-೭೭). [ಕಮ್ಮಲರ್ಗ್‌ + ಕಣೆ * -ಅ್ವ) 

ಕಮ್ಮಲರ್ಗೊಲ್‌, ಕಮ್ಮಶಿರ್ಗೋಲು (ನಾ). ಸುಗಂಧಪುಷ್ಪದ 
ಬಾಣ; ಕಾಮನ ಬಾಣ. ಕಮ್ಮಲರ್ಗೊ೯ ಲ? ಪರಾ. 
ಕಮ್ಮಲರ್ಗೋಲು : ಕಂದರ್ಪದೇನನ ಕಮ್ಮಲರ್ಗೊಲುಗಳೆಂದವ 
ತಿಜದಿಕ್ಕಿದರು (ಮೋಹತ. ೨೪-೬೩). [ಕಮ್ಮಲರ್‌, * ಕೋಲ್ಡ್‌) 

ಕಮ್ಮಲರ್ಗೊೋಲ (ನಾ). ಸುಗಂಧಪುಷ್ಪದ ಬಾಣವನ್ನುಳ್ಳವನು; 
ಮನ್ಮಥ: ಮಂದಾನಿಲ ಕಮ್ಮಲರ್ಗೊಲಗೆ ನುಡಿದ (ಮೋ ಹತ. 
೬-೨೩) ; ಮೂಲೋಕ ವಿಜಯ ಮೂನಮಡಿ ವೀರ ಕಮ್ಮಲರ್ಗೋಲ 
ನಲ್ಲವೆ (ಮೋಹತ. ೯-೧೩). [ಕಮ್ಮಲರ್ಗೊ ಲ್‌ + -ಅ್ಯ] 

ಕಮ್ಮಲರ್ಗೊೋಲು "ಕಮ್ಮಲರ್ಗೊಲ್‌' ನೋ. 

ಕಮ್ಮಲರ್ಮಾಲೆ (ನಾ). ಸುವಾಸನೆಯುಳ್ಳ ಹೂವಿನ ಹಾರ: 
ಶಾಲೆಗಳಿಂಡೆ ಕುಚ್ಚುಗಳಿಂದೆ ಕಮ್ಮಲರ್ಮಾಲೆ ರುಲ್ಲರಿ ರುಲ್ಲಿಯಿಂದೆ 
(ಮೋಹತ. ೧೪-೩೨). [ಕಮ್ಮಲರ್ಕ್‌ + ಮಾಲೆ] 

ಕಮ್ಮಲರ್ವಕ್ಕಿ (ನಾ). ತುಂಬಿ; ಭ್ರಮರ: ವಿಲಸಿತ ಕುಸುಮ 
ಕೋದಂಡಕ್ಕೆ ಬಿಗಿದ ಕಮ್ಮಲರ್ವಕ್ಕಿವೆದೆಯ ಜೇವೊಡೆದು (ಮೋಹತ. 


೬-೩೩). [ಕಮ್ಮಲರ್ಕ್‌ + ಪಕ್ಕಿ] 


ಕಮ್ಮಲ್ಲಿಗೆ 


ಕಮ್ಮಲ್ಲಿಗೆ (ನಾ). ಪರಿಮಳವುಳ್ಳ ಮಲ್ಲಿಗೆ: ಆಭರಣಮಂ ತಳೆದು 
ಕಮ್ಮಲ್ಲಿಗೆ ದಂಡೆಗಳ್ಲುಂಬಿಗುರುಳೊಳ್‌ ತುಜುಂಬಿ (ನಂದಿಮಾ. 
೧೮-೩೦). [ಆ ಕಮ್ಮಿತು * ಮಲ್ಲಿಗೆ] 

ಕಮ್ಮನಟ್ಟಿ, ಕಮ್ಮವಟ್ಟಿ, ಕಮ್ಮ: ವಜ್ಟಿ (ನಾ). ಅಧಿಕಾರ ಪತ್ತ ಶ್ರ; 
“ಅಧಿಕಾರ ಸೂಚಕವಾದ ಪಟ್ಟಿ y ೫ (ಸುಕುಮಾ. ಕೋಶ) : 
ಸನ್ಮಾನ ಪುರಸ್ಪರಮವರ ಪರ್ವ ಟನ ೫: 
ಸ್ಟಿ]ಯುಮನಿತ್ತು (ಸುಕುಮಾ. ೨-೧೩ ವ). ಕಮ್ಮವಟ್ಟೆ ; ತಮ್ಮನುಜಕೆ 
ಸೆಜಕಿಗೆಯ್ದು ತಮ್ಮ ಕಮ್ಮವಟ್ಟಿ ಯಂ ತಮ್ಮ ದಾಯಿಗಂಗೆ ಕೊಟ್ಟರೆಂಬ 
ಮಚ್ಚರದೊಳಂ (ಸುಕುಮಾ, ೨-೩೨ ವ). ಕನ್ನ ನಸ್ಟ್ರಿ : "ಕಮ್ಮನಟ್ಟ' 
ಪ್ರ ಪ್ರಯೋಗದ ಪಾಠಾಂತರವನ್ನು ನೋಡಿ. ನ್ನ + ಪಟ್ಟ) 

ಕಮ್ಮ] ನಟ್ಟಿ "ಕಮ್ಮನಟ್ಟಿ' ನೋ. 

ಕಮ್ಮ ನಣೆ ಕಮ್ಮಣೆ (ನಾ). [ಸಂಗೀತ] ಮೇಳ (2): ಮಿಸುಕುತಿರ 
ಸತು ಹೂಂಕಾರ ಒತ್ತರಿಸೆ ನುಣ್ಪು ನುಸುಳದೆ ಪೂಣ್ಮೆ ಕಮ್ಮವಣೆ 
ಗೆಡೆಗುಡಲು ತಣ್ಬುಸೊಂಹಿನೊಳೊಂದಿ ಕಾಳಾಸಕೆಡೆಗುಡಲು (ಆನಾರ. 
ಹ. ೧೩೦-೨೯) ; ಬಾಗು ಡೊಕ್ಕರ ವಿವರ ಕಾಳಾಸ ಕ ಮ್ಮ ವಣೆ 
ಲೋಲಂಗಿತ . .. ತಾರೆ ಮಧುರ ಮಂದ್ರಂಗಳಿಂ ಹಾಡಿ (ಹಚಕಾ. ೭-೬). 
ಕಮ್ಮಣೆ :ಕೊಂಕು ಕಮ್ಮಣೆ ಪೆಸರೆಂ ಬೆಡಂಗುವಡೆಯೆ ಪಾಡುತ್ತಿರೆಯುಂ 
(ಶಾಂತೀಶ್ವ. ೧೬-೬೭ ವ). "ಕಾಳಸೆ' ಪರಾ. (2) 

ಕಮ್ಮವಸ್ಟಿ "ಕಮ್ಮವಟ್ಟ' ನೋ. 

ಕಮ್ಮವಿಲ್ಲ (ನಾ). (ಹೂವಿನ) ಪರಿಮಳವುಳ್ಳ ಬಿಲುಳ್ಳ'ವ ನು; 
ಮನ್ಮಥ : ಉಮ್ಮತ್ತೂರನಾಳುವ ಸಂಗಯ್ಯನು ಕಮ್ಮವಿಲ್ಲನ ಪಟ್ಟಿ ದಾನೆ 
(ಕಂನವಿ. ೨೫-೬೪). ' [ಆ ಕಮ್ಮಿತು + ಬಿಲ್ಕ್‌ * -ಅ್ಯ) 

ಕಮ್ಮಸರ (ನಾ). ಸುಗಂಧದ ಬಾಣ; ಹೂಬಾಣ : ಕಾಯಜನೆಸುಗೆಯ 
ಕಮ್ಮಸರಂಗಳ ಗಾಯದ ತನಿಸೊರ್ಕಿಂ ತಾಮರಸದಳಾಯತ 
ಲೋಚನಮಂ ಮುಚ್ಚಿ (ಜಯಕಾ. ೪-೩೬). [೮ ಕಮ್ಮಿತು * ಸರ್ಕ) 

ಕಮ್ಮಹ (ನಾ). ಒಂದು ಬಗೆಯ ಮಾನ್ಯ (?): ತಾವರೆಯ ಕೆಜಕಿಯ 
ಹಿರಿಯ ತೂಂಬಿನ ಕೆಳಗೆ ಕೊಟ್ಟ ಕಂಮಹದ ಕೊಡಿಗೆ ತಜ್‌ ಯದ 
ಮದಿನಲು ತಂಮ ಹಳ್ಳಿಗೊಡಗೆಯಿಂದ ತೆಂಕಲು (ಎಕ. ಬ, ಮಂಡ್ಯ. 
೧00-೧೪ ; 1336). [1] 

ಕಮ್ಮಳೆ *ಕಮ್ಮಟ' ನೋ. 

ಕಮ್ಮ: ಳಿ (ನಾ). ಕಮ್ಮಳಿಗ (?): ಇದಕ್ಕೆ ಕಮ್ಮಳಿ ನಗೆಯರಲ್ಲ ಕುಮ್ಮಣ್ಣ 
ಶತಂಗೇಸಿ ಕೆಟ್ಟಿಸ್ತಲುಗುಳವೆಡಮಣ್ಣುಃ ಇದನಲಕಿದೊ ಮಾಪಾತಗನ್‌ 
(ಎಕ. 111, ಕಿರುಮ. ೯೧-೧೬ ; 921). [ಕಮ್ಮಳ (ಆ ಕಮ್ಮಟ) + -ಣ್ಯ) 

ಕಮ್ಮಳಿಗ (ನಾ). “ನಾಣ್ಯ ಮಾಡುವವನು (?)”(ಶಾಸಮಂ. ಟಪ್ಪಣ) : 
ಬಳೆದನ್ತಾ ಬಿಜ್ಜಳಗೇನದಟಿಸೆದುದೋ ಪೇಳ್ಳಿಂಹಳಾಧೀಶ್ವರಂ ಚೆತ್ತಳಿಗಂ 
ನೇಪಾಳಕಂ ಘಟ್ಟನಳನಡಪದಾಳ್ಕೇರಳಂ ಗುಜ್ಜರೆಂ ಕಮ್ಮಳಿಗಂ ಮತ್ತಾ 
ತುರುಸ್ಯಂ ಕುದುರೆವೆಸದವಂ (ಎಕ. ೪11, ಶಿಕಾರಿ. ೧೯೭-೨೦; 11817; 
ಶಾಪಮಂ. ೯೪೨ ನೋ). [ಕಮ್ಮಳ (ಆ ಕಮ್ಮಟಿ) + -ಇಗ] . 

ಕಮ್ಮಟ, ಕಂಬಟ, ಕಂಬಾರ, ಕಂಬಾಅ, ಕಮ್ಮರ್ಯ, ಕಮ್ಮಾರ, 
ಕಮ್ಮಾಅ, ಕರ್ಮರು (ನಾ). ಕಬ್ಬಿಣದ ಕೆಲಸ ಮಾಡುವವನು: 
ಸಕ್ಷಿ ಕಮ್ಮಅ ಸತಿಗಂ ಬಡಗಿ ಮಾರಾಚಾರಿ ಜಲನಾಗಂ ಕೆರಗಾ ಬಿಟ್ಟಿಗನು 
ಮಿಸಗೆಂ ಬೀಮನುಂ (ಎಕ. 111, ನಂಜನ. ೧೯೯-೨೩ ; 1897) ; ಕಮ್ಮಅ 
ರಿಲ್ಲದೆ ಖಡ್ಸಾದಿ ಶಸ್ತ್ರಂಗಳಾಗದು (ಧಮಾ ಮೃ. ೬-೪೭); ಕಾಸಿ 
ಕೆಂಗಲಿಪ ಕಿಡಿಗಳನುಗುಳ್ವ ಪಂಚಲೋಹದ ಗುಂಡನೆಲೆಲೆ ಕಕ್ಕಸದ 
ಕಮ್ಮಟರು ನಿಡಿದಿಕ್ಕುಳಗಳಿಂದವಚಿ ಪಿಡಿದು ತಂದು (ಸಿದ್ಧರಾ, ೭-೧೯) ; 
ಗಳಾರಲೋಪಕ್ಕೆ - ಕಮ್ಮಂ, ಕುಂಬಜಂ (ಶಮದ. ೧೯೯ ಪ್ರಯೋ); 


೧೫.೨೧ 


25 


30 


40 


45 


ಕಮ್ಮಲಕಕೆ 


ಕುಸುಮಶರಾಸ್ತ್ರಮಂ ಸಸಿಯ ಸಾಣಿಯೊಳೀ ಮಧುವೆಂಬ ಕಮ್ಮಂ 
ಮಸೆಯಲಿವೇಡಿ ತೀಡಿದನೋ (ಪಾರ್ಶ್ವಪು. ೯-೯೮); ಬಳೆಗಾಅ 
ಕಮ್ಮಜನುಡಿಗ ಕುಂಬಜ ಕಂಚುಗಾಜರ ಕೇರಿ ಮೇಆಿದಿಹವು (ಸಾಳ್ವಭಾ. 
೨-೮) ; ಕಮ್ಮವಂ ಮಾಡುವಂ, ಕಮ್ಮಂ (ಶೆಬ್ಮಾನು. ೪೧೨ ಪ್ರಯೋ). 
ಕಂಬ ಅ: ಒಂದು ಜನ್ಮದಲ್ಲಿ ನಿನ್ನ ಕಟ್ಟಿಗೆದೇವರ ಮಾಡಿ ಪೂಜಿಸಿ 
ಬಡಿಗ ಕಂಬಜನಾಗಿ ಹುಟ್ಟದೆ (ವಚರ, ೬೩). ಕಂಬಾರ: ಕಂಬಾರನ 
ಕರಿಸೇನ ಆಗಳೀಯ ಕಡಿಸೇನ (ಲೋಕಗೀ. ೧೨೭). ಕಂಜಾಜಅ: 
ದೇಗುಲಗಳಂ ಹದಿ ಸಲಿಸುವ ಕಂಬಾಜ ಚಿಕ್ಕಗೆ (ಎಕ. ೪111, ಸಾಗರ. 
೧೦೮-೫೬ ; 1042). ಕಮ್ಮ ರೈ: ಶಂಕ್ರಾಂತಿಯನ್ನು ನೆಲ್ಮಬ್ಬೆಯ 
ಕಮ್ಮರ ಬೀದಿ ಎರಡು ಕನ್ನೆದಾನಂಗೊಟ್ಟಿಂ (ಎಕ. ೪11, ಹೊನ್ನಾಳಿ. 
೬೪-೪ ; 974) ; ಗಾಳಿಗೆ ಬೇರೆ ಮೈಸೋಂಕ ಹೊತ್ತಿತ ಬೆಂಕಿ ಕಮ್ಮರನ 
ಕುಲುಮಿ (ಮೂರ್ತಿಕಾ. ೫೧-೫); ಕಮ್ಮವನ್ನು ಮಾಡುವವನು ಕಮ್ಮರನು, 
ಕಮ್ಮಾರನು (ಹೊನುಗ. ೮೭). ಕಮ್ಮಾರ: ನಾಲ್ಕು ನಾಡ ಬಡಗಿ 
ಕೆಂಮಾರ ಅಕಸಾಲೆ (ಎಕ. 1೩, ಮಾಗಡಿ. ೧೫-೨೭; 1315) ; ಆತನ 
ಸಹಪಾಠಿಗಳು , . . ಕಮ್ಮಾರೆರ, ಮಡಿವಾಳರ ಮಕ್ಕಳು (ಸಸ್ಕಕ. ೯೩). 
ಕಮ್ಮ್ಮಾಜಿ: ಕಮ್ಮಾಜರ ಪಾಶುಪಾತ ಮರಿಯಾದೆಯಾ ಉಳ್ಳದಲ್ಲ 
ಎತ್ತಿಕೊಳ್ತೋನ್‌ ಪಣ್ಣುಮಹಾಪಾತಕ ನಕ್ಕು ೦ (ಎಕ. ೪1, ಕೊಪ್ಪ. 
೩೯-೧೪ ; 700) ; ಸಿಪ್ಪಿಗನಂತೆ ಪೊಲಿವರ್‌ ಕಮ್ಮಾಆನಂತೆ ಕಾಸಿ ಬಡಿವರ್‌ 
(ಧೆರ್ಮಾಮೃ. ೩-೭೩); ಕಮ್ಮಾಜ ಮಾಚೋಜನ ಮಗಂ (ಎಕ. ೪111, 
ಸೊರಬ. ೮೬-೬; 1150); ಕೊಟ್ಟಾ ಣಿಗರು ಕಮ್ಮಾಟರು. . .ಬೇಹಾರಿಗಳು 
(ಕಂನವಿ. ೧೧-೪೧). ಕರ್ಮರು: ಮಣ್ಣ ಆಡಿವಿಡಿದು ಹಿಡಿನಲ್ಲಿಕರ್ಮರು 
ಗಳಂತೆ (ದಾಸೋಸಂ. ೩೦). [ಆ ಪ್ರಾ. ಕಮ್ಮಾರೆ./ ಸೆಂ. ಕರ್ಮಾರ] 
ಕಮ್ಮಖಕಲ್‌ (ನಾ). ಒಂದು ಪ್ರದೇಶದ ಹೆಸರು: ಪಡುನ ಕಮ್ಮಟ 
ಕಲ್‌ ನೈರಿತಿಯೊಳೆ ಅವದಕಲ್‌ ತೆಂಕ ಪೇರೂರ ಪಳ್ಳಂ (ಎಕ. ೫1, 
ಮೊಳಕಾ. ೨೭೬-೫ ; 967). [ಕಮ್ಮಅ 4 ಕಲ್‌] 
ಕಮ್ಮಲಣಗೇರಿ (ನಾ). ಕಮ್ಮಾರರ ಓಣಿ: ಒಆದು ಕಮ್ಮಆಗೇರಿಯೊಳು 
ತಾ ಹೆರಿಹರಿದು ಸೂಜಿಯನು ಮಾಜುವ ತೆಜದೊಳು (ಕೋಗಯ. 
೨೬-೭೭). (ಕಮ್ಮಣ + ಕೇಂ] 
ಕಮ್ಮಅಬರ್ಮ (ನಾ). ಒಬ್ಬಾ ತನ ಹೆಸರು: ಶ್ರೀ ಚಣ್ಣದ ಬಸವಂಗಂ 
fi ಅಬರ್ಮ್ಯಂ (ಎಕ. ೪11, ಶಿಕಾರಿ. ೩೦೭-೫ ; ; 1016). 
[ಕಮ್ಮಅ + ಬರ್ಮ] 
ಕಮ್ಮಲಅವಟ್ಟಗ (ನಾ). ಕಮ್ಮಾರ (?): ಮು£ಮ]ಡಿವಾಳ ಮಾಲೆ 
ವೂಗಾಜ ಕುಂಬಜ ಕೆಂಚುವಡಿಗ ಕಮ್ಮಅನಟ್ಟಿಗರಾ (ಶ್ರೀಪಾಲ. ೧-೬೫). 
[ಕಮ್ಮಅ + ವಟ್ಟಿಗ?] 
ಕಮ್ಮಅವಾಳೆ (ನಾ). ಕಮ್ಮಾರ: ಮಾಚಿಗಾವುಣ್ಣ ಜಕ್ಕೋಜಗೆ ಕಮ್ಮಜ 
ವಾಳ ಕೊಟ್ಟ ಕೆಯಿ ಮತ್ತ ೫ (ಸೌಇಇ, 120-1, ೧೨೩-೨೫; 1059), 
[ಕಮ್ಮ 4 - ವಾಳ,] 
ಕಮ್ಮಅವಿಟ್ಟ (ನಾ). ಕಮ್ಮಾರರು ಕೂಲಿಯಿಲ್ಲದೆ ರಾಜನಿಗೆ 
ಮಾಡಿಕೊಡುವ ಕೆಲಸ: ಅಡೆಕಲುವಣ ಹಡವಳೆಯ ಹದಿಯಯಾಯ 
ಕುಂಬಜಬಿಟ್ಟ ಕಂಮಣವಿಟ್ಟಯಿವೊಳಗಾಗಿ (ಮೈ ಆರಿ. ೧೯೩೨, ೧೬-೩೩ ; 
1069). [ಕಮ್ಮ + ಬಿಟ್ಟ] 
ಕಮ್ಮಣಕಿಕೆ, ಕಂಬಾರಿಕೆ, ಕಮ್ಮಾರಿಕೆ, ಕಮ್ಮಾಆಃ ಕೆ (ನಾ). 
೧. ಕಮ್ಮಾರರ ಕೆಲಸ; ಕಮ್ಮಾರರ ಉದ್ಯೋಗ. ೨. ಕಮ್ಮಾರರ 
ಮೇಲಿನ ತೆರಿಗೆ; ಹಿರಿಯೂರ ಬಡಿಗೆ ಕಂಮಜಕಿಕೆ ಅಕಸಾಲಿಕೆ ಪಂಚಾಳ 
ಕೊಲವರ್ತನೆ ಬೇಡಿಗೆಯೇನುಳುದನು ಸರ್ವಮಾನ್ಮವಾಗಿ ಕೊ.ಟಿಉ 
(ಎಕ. 1x (8), ಕಾನಕಾ, ೬೫-೧೬; 1360). ಕಂಬಾರಿಕೆ; (4, 


ಕಮ್ಮಿ 


ಕಮ್ಮಾರಿಕೆ: ೧. ಕಮ್ಮಾರನು ಕಮ್ಮಾರಿಕೆಯ ಕೆಲಸವನ್ನೇ ... ಏಕ 
ಪ್ರಕಾರವಾಗಿ ಮಾಡಿದರೆ (ಮುಂಬಯಿ. ೫-೨೫೪). ೨. ಪಾಗೊಂಡೆಯಲು 
ನಮಗೆ ಸಲುವ ಕಂಮಾರಿಕೆ ಕಾಣಾಚಿನು (ಎಕ. ೫11, ಪಾವುಗ. ೨-೬; 
1602 7). ಕಮ್ಮ್ಮಾಜಿಕಿಕೆ; ೨, ಭರತೇಸ್ವರ ದೇವರ ಕಮ್ಮೂಜಂಕೆಯ 
ದಸನನ್ನವ ಗಂಗಯನ ಕೇತೋಜನು ಗಂಗನುಂ ದೇವರ್ಗ್ಗೆ ಕಾಲುಗಚ್ಚಿ 
ಕೊಟ್ಟಿರು (ಸೌಇಇ. 20-18, ೧೯೩-೩ ; 1118). [ಕಮ್ಮಜ + -ಇಕೆ] 
ಕಮ್ಮಅತಿ (ನಾ). ೧. ಕಮ್ಮಾರ ಹೆಂಗಸು. ೨. ಕಮ್ಮಾರನ 
ಹೆಂಡತಿ: ಕಮ್ಮಲತಿ, ನಾವಿದಿತಿ (ಶಮದ. ೨೦೯ ಪ್ರಯೋ) ; ಕುಂಬಜಾತಿ, 
ಕಮ್ಮಟಃತಿ (ಶಬ್ದಾನು. ೧೯೮ ಪ್ರಯೋ). [ಕಮ್ಮಟ + -ಇತ್ತಿ(ಆ-ಇತ್ತಿ)) 
ಕಮ್ಮಾಟ "ಕಮ್ಮಟ? ನೋ. 
ಕಮ್ಮಾತ್ಮಿವಾಯ (ನಾ). ಒಂದು ಸ್ಥಳದ ಹೆಸರು: ತಸ್ಯ ಸೀಮಾನ್ತ 
ರಾಣಿ ಪೂರ್ವ್ವಸ್ಥಾನ್ಹಿಸಿ(ಶಿ) ಕಮ್ಮಾತ್ಮಿ ವಾಯ ( ಇಆ. XVIII, ೩೬೭-೨೧ ; 
8ನೆಯ ಶತ)... [?) 
ಕಮ್ಮಾಯಿಲ (ನಾ). ಕೆಲಸ ಮಾಡುವವನು; ಕೆಲಸಗಾರ: ನೆಲ 
ಗಟ್ಟಂ ಕಟ್ಟ ಚೈತ್ರಧ್ವಜಮನೆ ನೀಜಿಸಲೈಂದು ಬಂದಿರ್ದ ಕಮ್ಮಾಯಿಲ 
[ಪಾಠಾಂ. ಕರ್ಮಾವಿಲ, ತಮ್ಮಾಯಿಲ]ನಂ ಪೋಲ್ತಿರ್ದುದಾ ರಾಜನ 
ವಿಜಯಗಜಂ ಕಾಲರೂಪ ಪ್ರಕೋಪಂ (ಪಾರ್ಶ್ವಘು. ೩-೧೨೯). 
| [ಕಮ್ಮ * -ಆಯಿಲ್ಲ] 
ಕಮ್ಮಾರ "ಕಮ್ಮಜ' ನೋ. 
ಕಮ್ಮಾರಗಾತಿ (ನಾ). - ಕೆಮ್ಮಟಾತಿ (ಕಿ). 
[ಕಮ್ಮಾರ (ಆ ಕಮ್ಮಜ) + -ಕಾತ್ಮಿ] 
ಕಮ್ಮಾರಗಿತ್ತಿ, ಕಂಬಾರಗಿತ್ತಿ (ನಾ). - ಕಮ್ಮಟಾತಿ (ಕ). ಕಂಬಾರ 
ಗಿತ್ರಿ : (ಕಿ). [ಕಮ್ಮಾರ (೬. ಕಮ್ಮಟ) + -ಗಿತ್ತಿ] 
ಕಮ್ಮಾರಶಿ (ನಾ). - ಕಮ್ಮಟಾತಿ (ಕ). 
[ಕಮ್ಮಾರ (ಅ. ಕಮ್ಮಆ) + -ತ್ಮಿ (ಆ -ಇತ್ತಿ)] 
ಕಮ್ಮಾರಸಾಲೆ (ನಾ). ಕೆಮ್ಮಾರನು ಕೆಲಸಮಾಡುವ ಸ್ಥಳ: 
ಕಮ್ಮಾರಸಾಲೆಯಲ್ಲಿ ತಿದಿಯೊತ್ತುವ ಬೆಂಕಿ ಭುಗ್‌ಭುಗ್‌ ಎನ್ನುತ್ತದೆ 
(ಹೆಬ್ಬೆರ, ೧-೫). [ಕಮ್ಮಾರ (ಆ ಕಮ್ಮಅ)* ಸಾಲ] 
ಕಮ್ಮಾರಿಕೆ "ಕಮ್ಮಲುಕೆ' ನೋ. 
ಕಮ್ಮಾರಿಣಿ (ನಾ). - ಕಮ್ಮಟಾತಿ: ಸಾಮಾನು ಎಲ್ಲಿ ಹೊರಟವು - 
ಎಂದು ಕಮ್ಮಾರಿಣಿ ಕೇಳಿದಳು (ಸ್ಮೃತಿಚ. ೨೬೬). 
ಕ [ಕಮ್ಮಾರ (« ಕಮ್ಮಅ) + 2] 
ಕಮ್ಮಾರ್ಕೊಬ್ಬಲೆ (ನಾ). ಒಂದು ಸ್ಥಳದ ಹೆಸರು: ಕುಣ್ಣುಸೋಮೆ ಎ 
ಕರ್ಗ್ಗಲ್ಲಾಜದೆ ಆನೆಗ ಲ್ಲೆ ಕಮ್ಮಾರ್‌ಕೊಟ_ ಲೆಯ ಮುದುವುಣುಸೆ 
ಮಾಳ್ವೆಯುಳ್‌ ಕೂಡಿತ್ತು (ಎಕ. ೫೪1, ಗುಬ್ಬಿ. ೭೫-೫೩ ; 733). [2] 
ಕಮ್ಮಾಳ (ನಾ). ಎ ಕಮ್ಮಾರ: ಶನಿವಾರ ಹುಡುತಿಯ ಕಂಮಾಳ 
ಚೊಂನೋಜನ ಮಗೆ ಶಾಮೋಜ ನಿಲ್ಲಿಸಿದ ತಿರುಮಲದೇನರ ಕಂಬ 
(ಎಕ. ೫%, ಗೋರೀಬಿ, ೭-೫; 1430); ಪ್ರಾಣವಾಯುವನು ಕೊಲುಮೆಯ 
ಬಾಲನ ಕೆಲಸಕಿರಿಸಿ ಬಾಳಿನ ಕಮ್ಮಾಳ ಉಸಿರಲಿ ಜೀವಾನಲದನುಪಾಲನ 
ನಡೆಸಿಹೆ; ಇಕ್ಕೊ ತಿದಿಯೊತ್ತುವ ತಾಳ (ಸುನೀತ. ೯೩). 
' [ದೇ. ॥ ತಮಿ. ಕಮ್ಮಾಳ] 
ಕಮ್ಮಾಣ "ಕಮ್ಮಅ? ನೋ. 
ಕಮ್ಮಾಅಗಾವುಂಡ (ನಾ). ಒಬ್ಬಾತನ ಹೆಸರು: ಇದಕ್ಕೆ ಸಕ್ಕಿ 
ಜಮ್ಪೂರ ಪೆಮ್ಮಾಡಿಗಾವುಣ್ಣನು ಬಾಗೆ ಯೂ ರೆ ಕಮ್ಮಾಆಗಾವುಣ್ಣನು 
(ಎಕ. ೪, ಡನ್ನರಾ. ೨೫೧-೧೨ , 925). 
[ಕಮ್ಮಾಆ (ಆ. ಕಮ್ಮಟ) + ಗಾವುಂಡ (ಆ ಗಾಮುಂಡ)) 


೧೫೨೨ 


10 


ಕಮ್ಮಿಸು 


ಕಮ್ಮಾಖಚೆಯು (ನಾ). ಒಂದು ಊರಿನ ಹೆಸರು: ಸೋಮಗ್ರಹಣ 
ದಂದು ಕಮ್ಮ್ಮಾಜಚೆಜುವಿನ ಚಟ್ಟ ಗಾವುಣ್ಣ (ಸೌಇಇ, 1-1, ೧೧೪-೧೨ ; 
1054). [ಕಮ್ಮಾಅ + ಚೆಜ್ಕು. ಥ ತೆಲು. ಚಿಜು ಎ ಕೆರೆ] 

ಕಮ್ಮಾಅತೆರಿಗೆ (ನಾ). ಕಮ್ಮಾರರ ಮೇಲಿನ ತೆರಿಗೆ: ಗಣಾರ 
ಕಂಮಾಆತೆರಿಗೆ ಕುರಿತೆರಿಗೆ ಮಾದಾರಿಕೆ ಉಪಿನ ಕಾವಲಿ... ಯಿಷ್ಟನು 
ಸರ್ವಮಾನ್ಮವಾಗಿ ಬಿಟ್ಟಿ ದು (ಎಕ. 2೭1೪, ಗುಂಡ್ಲು ಪೇ. ೧೨೯-೮೪ ; 1521). 

[ಕಮ್ಮಾಅ (ಆ. ಕಮ್ಮುಅ) + ತೆರಿಗೆ (ಆ ತೆಆಾಗೆ)] 

ಕಮ್ಮಾಅಕಿಕೆ "ಕಮ್ಮಟಃಕೆ? ನೋ. 

ಕಮ್ಮಿ, (ನಾ). ೧. ಕೆಲಸಗಾರ; ಕರ್ಮಿ. ೨. ಪಾಪಿಷ್ಕ; 
ದುಷ್ಕರ್ಮಿ: ಕಮ್ಮಿಗಳ ಕಳಕಳಕೆ ಕಡೆಯಾಯ್ತಮ್ಮದೋಡಿತನೀತಿ 
ಮುಸಲಿಯ ತಮ್ಮನಂಫ್ರಸರೋಜದರ್ಶನದಿಂಡೆ ಮಧುರೆಯಲಿ (ಅಕ್ರೂಡ. 
೬-೩೨). (೮. ಸಂ. ಕರ್ನಿನ್‌] 

ಕಮ್ಮಿ (ನಾ). ಕಡಮೆ ; ಕೊರತೆ; ನ್ಯೂನತೆ: ಅದರಲ್ಲಿ ಯೇನಾದರೂ 
ಹೆಚ್ಚು ಕಮ್ಮಿಯಾದರೆ (ರಾಜೇಂದ್ರ. ೧೩೯); ಊರೊಳಗೆ ಜನಗಳೇ 
ಕಮ್ಮಿ (ಹುಟ್ಟಿ ಹ. ೬೩). 

ಕಮ್ಮಿಜಾಸ್ತಿ - ಹೆಚ್ಚು ಕಡಮೆ: ಮತ್ತೆ ಸಿದ್ಧವಾಗಿರ್ದಲ್ಲಿ ಕಮ್ಮಿ 
ಜಾಸ್ತಿಯೆ ಲೆಖ್ಬನಿದ್ದೆ ರಹಿತರು ಸಹಿತ ಫೈಸಲಿಗೆ ಬರುವಂತೆ ಕರಣಿಕರಿ 
ಗುಸುರು ನೀನು (ಅರ್ಚಾವಿ. ೩೧-೩೮). 
[4 ಪಾರ, ಮರಾ. ಕಮಾ, / ತಮಿ. ಕಮ್ಮಿ] 

ಕಮ್ಮಿಗ (ನಾ). ಕೆಲಸಮಾಡುವವನು; ಕಾರ್ಮಿಕ: *ಕಮ್ಮಿಗಂ, 

ಕರ್ಮಕರ್ತಾ” (ಶಬ್ದಾನು. ೪೧೨ ವ್ಯಾಖ್ಯಾ). [ಕಮ್ಮ + ಇಗ] 


| ಕಮ್ಮಿತು, ಕಮ್ಮಿತ್ತು (ಗು). ೧. ಒಳ್ಳೆಯ ವಾಸನೆಯುಳ್ಳ; 


ಸುಗಂಧದ: ಕಮ್ಮಿತಾಗೆ ಪಾಂಗಜದಮೃತೋಪಮಾನಮಿದು ತಾನೆನೆ 
ಮಾಟ್ಟುದು ಶ್ರೀರದುಂಡೆಯಂ (ಲೋಕೋಪ. ೮-೧೦) ; ಕೀರ್ತಿವರ್ಮಂ 
ನಿರುತಂ ಪೊನ್‌ ಕಮ್ಮಿತಾದುದೆನಿಸಿದನಿಳೆಯೊಳ್‌ (ಸಮ ಪ. ೧-೪೮); 
ಸುವರ್ಣಂ ಕ [ಮಿ್ಮ್ಮಿ](ಪಾಠಾಂ. ಕಂಪಿ]ತಾದಂತೆ(ಬಸರ.೧೦-೪೮).(ನಾ). 
೨. ಪರಿಮಳ; ಸುವಾಸನೆ: “ಸೌಸವಂ, ನಜು, ಕಮ್ಮಿತು... ಮಗ 
ಮಗಿಸು- ಈ ೭ ಪರಿಮಳಕ್ಕೆ ಪೆಸರ್‌ ? (ಕಶಸಾ. ೯-೧೬೭). ಕಮ್ಮಿತ್ತು : 
೨. “ಕಂಪು ಕಮ್ಮಿತ್ತೈನಲ್‌ ಪರಿಮಳಂ”? (ಕಶರ. ೨೦), ಕಂಪುಂ ಮನ 
ಸ್ತಾಪಮುಂ ಪುದಿದೆತ್ತಂ ಬರೆ ಸುಯ್‌ ಪೊದಟ್ಟು ಬಿಸಿದುಂ ಕಮ್ಮಿತ್ತು 
ಮಾಯ್ತೋಪಳಾ (ಕಾವ್ಯಸಾ. ೫೮೮ ಶೂದ್ರಕ); ಕಸ್ತೂರಿ ಕಮ್ಮಿತ್ತೆಂದಿಳೆ 
ಯೊಳು ಜನಗಳು ಕೈಯೆತ್ತಿ ಹೊಗಳುವುದೇಕೆ (ಇಂಚಾಪ. ೨೧೯-೮೩). 
ಕಮ್ಮಿತ್ತಾಗು, ಕಮ್ಮಿತಾಗು - ಸುವಾಸನೆಯುಳ್ಳದ್ದಾಗು; 
ಸುಗಂಧವಾಗು : ಕಮ್ಮಿತ್ತಾದ ತಾಂಬೂಲಮಂ ಸ್ವೀಕರಿಸಿ (ಉದ್ಭಟ. 
೮-೬೮); ಪೊನ್ನದು ಕಮ್ಮಿತಾದ ತೆಜನಲ್ಲವೆ (ಕಬ್ಬಿ ಕಾ, ೧೭೬). ಕನ್ಮಿದಂ - 
ಸುವಾಸನೆಯುಳ್ಳವನು : ಕಮ್ಮಿದಂ, ಕಮ್ಮಿದಳ್‌, ಕಮ್ಮಿತು (ಶಮದ. 
೮೮ ಪ್ರಯೋ). ಕಮ್ಮಿದಳ್‌ ಎ ಸುವಾಸನೆಯುಳ್ಳವಳು : ಇಮ್ಮಿದಳ್‌, 
ಕಮ್ಮಿದಳ್‌' (ಶಮದಃ ೨೦೮ ಪ್ರಯೋ). ಕಮ್ಮಿದುವು - ಸುಗಂಧವುಳ್ಳವು: 
ತಣ್ಣಿದುವುಂ ಕನ್ಮಿದುವುಮಪ್ಪ ನೀರ್ಗಳಂ (ನಡ್ಡಾರಾ. ೧೦೪-೬); 
ಪುಷ್ಪನಾದುವೆಲ್ಲಂ ಕಮ್ಮಿದುವೇ (ಧರ್ಮಾಮೃ. ೫-೨೩೯) ; ಕಮ್ಮಿದುವಾ 
ಜೆಲರೆಳೆಯಸುಗೆಯ ತಳಿರೆಲೆ ಬಿಜ್ಜಳ (ಜಯಕಾ. ೪-೪0). [2] 
ಕಮ್ಮಿತ್ತು "ಕಮ್ಮಿತು ' ನೋ. 
ಕಮ್ಮಿಸು (ಕ್ರಿ). ಕಂಪು ಬೀರು; ಗಮಗಮಿಸು: ಕಮ್ಮಿಪ್ಪ ಸುಭದ್ರೆ 
ಮಾಮಿಡಿಕರಂಜಿಕೆಯಂಬಟಿ ನಿಂಬೆ ನೆಲ್ಲಿಗಾಯರ್‌ . . . ಆದಿಯಾದುಪ್ಪಿನ 
ಕಾಯ್ಗಳಂ (ಲೀಲಾವ. ೫-೭೧) ; ಅಂಜಲಿಯ ಹೂನೆರಡುಕೆಯ್ಯ ಕಮ್ಮಿಸು 
ವಂತೆ (ಹೆಚ್ಚೆರ. ೨೪-೨೨). [೮ ಕಮ್ಮ * -ಇಸ್ಕು] 


೦1-2-74 


ಕಮ್ಮು, 

ಕಮ್ಮು, (ಕ್ರಿ). ಉಸಿರು ಸುಗಂಧವಾಗಿರು; ಗಮಗಮಿಸು: *ಕಮ್ಮು 
[ಪಾಕಾಂ. ಕರ್ಮು] - ಗಂಧಶ್ವಾಸೇ [ಪಾಠಾಂ. ದಂತಸ್ವನೇ, ದಂತ 
ಸ್ವಾಸೇ, ದಂತಸ್ವಾನೇ] » (ಶಮಧಾ). 

[ದೇ. ॥ ತನಿ. ಕವರ್‌; ತೆಲು. ಕಮ್ಮ] 

ಕಮ್ಮ, (ನಾ). ಸುಗೆಂಧ; ಪರಿಮಳ: ಕಆದು ನಾಂತ? (ಚತುನಿ. 
1, ಕಿ. ೨೨). [< ಕಮ್ಮ. / ತುಳು. ಕಮ್ಮೆನ, ಕಮ್ಮನ] 

ಕಮ್ಮೆ (ನಾ). ೧. ಒಂದು ನಾಡಿನ ಹೆಸರು: ಆ ಧರಣೀಪ್ರಿಯಾ ಕಟಾ 
ಕ್ಲಾಧರ ವಿಭ್ರಮ ಭ್ರಮಣನುಗ್ಗಳದಗ್ಗದ ಕಮ್ಮೆನಾಡು ( ಶಾಂತಿಪು.೧-೪೩); 
ಅಗ್ಗಳಿಕೆಯ ಕಮ್ಮೆದೇಶವನಲಂಕರಿಸಿರ್ದುದು ಪುಂಗನೂರ್‌ (ಅಜಿಪು. 
೧-೨೪). ೨. ಒಂದು ವಂಶ -ಅಥವಾ ಕುಲದ ಹೆಸರು: “ಬ್ರಾಹ್ಮ 
ಕೊಳು ಕಮ್ಮೆ ಮೊದಲಾದೆಂಟು ಕುಲವಕ್ಕು? (ಮಂಗರಾ. ೭೫-೭); 
ಜನಕಂ ಕಮ್ಮೆ ಕುಲಪ್ರದೀಪಂ (ಪಂಚತಂ. ೧೦-೭೬) ; ಬಾಗೆವಾಡಿಯೊಳ 
ಗೆಸದಿರ್ಪ ಅಗ್ರೇಶ್ವರೆಂ ಕಮ್ಮೆ ಕುಲದಿಂದೆ ಮೆಆಕೆದಿರ್ಪ ವಿಪ್ರನಿರ್ಪಂ 
(ಬಸರ. ೧-೯೮) ; ಜನ್ನಂ ಕಮ್ಮೆಗುಲದ ತೊಡನಿನ ರನ್ನಂ (ಯಶೋಚಡ, 
೧-೨೦). ೩. ಕಮ್ಮೆವಂಶದಲ್ಲಿ ಹುಟ್ಟಿದವನು: ಮಾದಿಗ ಕೊಲುವ 
ಆಗದರ ಕಮ್ಮೆ ತನಗಾದವರ ಕೊಲುವ (ಸರ್ವಜ್ಞ. ೧೦೦೮). 

[ಡೇ. ॥ ತಮಿ. ಕಮ್ಮವಾರ್‌ ; ತೆಲು. ಕಮ್ಮ] 

ಕಮ್ಮೆಣ್ಣೆ (ನಾ). ಪರಿಮಳದ ಎಣ್ಣೆ; ಸುಗಂಧ ತೈಲ: ಒರ್ವ 
ತಳೋದರಿಯುಮ್ಮಹದಿಂದರಿ ಕಮ್ಮೆಣ್ಣೆಯನುಗುರಿಸಿದಳ್‌" (ಉ ದೃ ಟ. 
೮-೧೪ ವ); ಕಮ್ಮೆಣ್ಣೆಯಿಂ ಮರ್ದನಂ ಪನ್ನೀರಿಂ ಮಜ್ಜನಂಚೊಗಿಸಿ 
(ಧರ್ಮ ಪ. ೨-೫೧ ವ); ಬಳಿವ ಕತ್ತುರಿಯ ಕರ್ದಮಂಗಳೊತ್ತುವ 
ಕಮ್ಮೆಣ್ಣಿಗಳ್‌ (ನಾಗಕು. ೫-೬೦ ವ) ; ಸಿರಂಬೊರೆದ ಕಮ್ಮೆಣ್ಣೆ ನೀರಾರದ 
ಕುರುಳ್‌ ಮೆಜ್‌ಯೆ (ಚೆಬಪು. ೧೯-೨೪). 

[೮ ಕಮ್ಮಿತು + ಎಣ್ಣೆ) 

ಕಮ್ಮೆಲರ್‌ (ನಾ). ಪರಿಮಳದ ಗಾಳಿ; ಸುಗಂಧ ಬೆರೆತ ಗಾಳಿ: 
ಕಮ್ಮೆಲರುಣ್ಮೆ ಪುಸ್ಪವೀಜನತತಿಯಿಂದೆ ಬೀಸುವ (ಕುಸುಮಾ. ೯-೧೦೧); 
ತೀಡುವೊಡಲ್ಲಿ ಕಮ್ಮೆಲರ್‌ ತೀೀಡುಗುಂ (ಶಮದ. ೨೫೦ ಪ್ರಯೋ); 
ಕೋಡುವ ಕಮ್ಮೆಲರ್‌ ಮೂಡುವ ಚೆಂದನಂ ನೇಹಿಗರಾಗೆ (ರಾಮಾಶ್ವ. 
೬೦-೨೪). [೮ ಕೆಮ್ಮಿತು * ಎಲರ್‌] 

ಕಮ್ಮೆಲರ್ದೂಳಿ (ನಾ). ಸುವಾಸನೆಯಾದ ಗಾಳಿಯಲ್ಲಿನ ದೂಳು: 
ಮಜಕದುಂಬಿ ಕಮ್ಮೆಲರ್ದೂಳಿಯೊಳ್‌ ಬಿದ್ದೆದ್ದು ಗಜಕಿ ಬೆಳರ್ವಣ್ಣ 
ವಾದಂತೆ (ಮೋಹತ. ೮-೨೩). [ಕಮ್ಮೆಲರ್‌ 4+ ಹೊಳಿ] 

ಕಮ್ಮೆಳೆ (ನಾ). ಒಂದು ಪ್ರದೇಶದ ಹೆಸರು: ಕಮ್ಮೆಳೆಯ ತಾಣಕಿಯ 
ಗೊಡಲ ಮೂಡನ ಮೆಯ್ಯ ಕಂಬ ನೂೊಜಉವತ್ತು (ಎಕ. ೪1, ಚಿಕ್ಕಮ. 
೨೨-೪೫ ; 1178). [1] 

ಕಮ್ಮೇಯಿ (ಕ್ರಿ). ಸುವಾಸನೆ ಹೆಚ್ಚಾಗು (?) : ಲೋಕದೊಳು ಬಲ್ಲ 
ಬಲ್ಲ ಜಾಣರು ಆ ಆ ಹಣ್ಣಿನೊಳಗಳ ಪದ್ಮದೆಸಳೆ (ಳು)ಗಳ ಕಮ್ಮೇಜ 
ದೇವ ಬಳ್ಳೇಶ್ವರನ ಅನುಭಾವದ ಸರಿದೊಡಕು (ಸರ್ವವ. ೯೦-೪೯೮). 

[ಆ ಕಮ್ಮಿತು + ಏಲ್ಲ (ಆ ಏಲ್‌) 

ಕಮ್ಮ್ಮೈಸು, "ಕಮ್ಮಯಿಸ್ಕು >: ನೋ. 

ಕಮ್ಮೈಸ್ಸು "ಕಮ್ಮಯಿಸ್ಮು? ನೋ. 

ಕಮ್ರ, "ಕರ್ಮರ್ಯ' ನೋ. 

ಕಮ್ರು (ಗು). ೧. ಮನೋಹರವಾದ; ಪ್ರಿಯವಾದ; ಮೋಹಕವಾದ : 
ಇಕ್ಷುಲಸದ್ರಸಾವಳೀಮಾತೃಕಮಾಮ್ರಕಮ್ರಪರಿಪಕ್ಕ ಫಲೋತ್ಕರಸಾರ 
ಮಾತೃಕಂ (ಚಂದ್ರಪು. ೧-೯೦). (ನಾ). ೨. ಕಾಮುಕ: *ಕಮ್ರನೆನೆ 
ಕಾಮಿಯೆನೆ ಕಾಮುಕನೆನಿಕ್ಕು ” (ಮಂಗರಾ. ೬೮-೮). [ಸೆಂ] 


೧೫.೨೩ 


0 


20 


23 


33 


43 


ಕಯಿರೊಕ್ಳ 


ಕಮ್ರತೆ (ನಾ). ಇಷ್ಟವಾಗಿರುವುದು; ಮನೋಹರತೆ ; “ಆಸೆಯನ್ನು 
ಉಂಟುಮಾಡುವುದು, ಸೌಂದರ್ಯ ” (ಮಂಕುಕ. ಕೋಶ): ಅಮೃತ 
ಕಣನಂ ಮರ್ತ್ಯಮೃದ್ಧಟದಿ ಬಯ್ತಿರಿಸಿ... ಸಾಮ್ರಾಜ್ಯಮಧ್ಯದಲಿ 
ದುರ್ಭಿಕ್ಷವಾಗಿ ಪುದು ಕಮ್ರತೆಯೊ ನಮ್ರತೆಯೊ ? (ಮಂಕುಕ. ೧೯೦). 

[ಸಂ. ಕಮ್ರತಾ) 

ಕಯ್‌, "ಕೆಯ್ಮ್‌' ನೋ. 

ಕಯ್ಕ್‌ "ಕೆಯ್ಕ್‌' ನೋ. 

ಕಯ್‌ "ಕೆಯ್ಯ್‌' ನೋ. 

ಕಯ್‌ "ಕೆಯ್ಮ್‌' ನೋ. 

ಕಯ್ಕ್‌ (ನಾ). ಕಹಿ; ತಿಕ; ವಿಷ: ಮದ್ದು ಕಯ್ಯಾ[ಪಾಠಾಂ. 
ಕಹಿಯಾ]ಗಿಹುದು ಮೊದೆಲದ ಮೆದ್ಮರಡಗುವುದುದರವನು ಹೊದ್ದಿದ್ದ 
ರುಜೆ (ತೊರರಾ, ೬-೮-೫೭) ; ನಿಂಬವೃಕ್ಷ ಸರಮಾಮೃತವನೆಜಕಿದೊಡಂ 
ಕಯ್ಯ ಬಿಡದಂತೆ (ವೀಕೈಪು. ೩-೫-೨೮),: 

[ದೇ. ॥ ಶಮಿ. ,ಕಯ, ಕೈ - ಕಹಿಯಾಗು; ಮಲ. ಕೈ ಎ ಕಹಿ 

ಯಾಗು; ಕೊಡ. ಕಯ್‌ - ಕಹಿಯಾಗು] 

ಕಯಳೋಡು "ಖಯಖೋಡಿ' ನೋ. 

ಕಯಾಸ್‌ (ನಾ). ಕಲ್ಪನೆ; ಊಹೆ: (ಸಿದ್ಧಾಂತಿ. ೪೭೦ ಕಿ). [1] 

ಕಯಿ "ಕೆಯ್ಮ್‌' ನೋ. 

ಕಯಿಧಾರೆ "ಕೈಧಾರೆ' ನೋ. 

ಕಯಿನೀರ್‌ "ಕೆಯ್ನಾರ್‌' ನೋ. 

ಕಯಿನೀರಿಆತೆ “ಕೆಯ್ದಾೀಕೆಆ್‌? ನೋ. 

ಕಯಿಪಾಡಿ (ನಾ). ಗದ್ದೆ; ಹೊಲ; ತೋಟ (?): ಯಿದಕೆ ಬಿಟ್ಟ ಬಾಳು 
ತೆಂಕ ಕಯಿಪಾಡಿಯೊಳಗೆ ತಾನು ಬದ್ಧ ಬ್ರಹ್ಮದಾಯದ ಮೂಲದ ಬಾಳಿನ 
ಚತುಃಸೀಮೆ ವಿವರ (ಸೌಇಇ. 320-11, ೪೪೮-೧೧; 1442). 

[ಆ ಕೆಯ + ಪಾಡಿ?) 

ಕಯಿಪು "ಕೌಪ' ನೋ. 

ಕಯಿರೈ, ಕೈಕೈ, ಖೈರ್ಯ (ನಾ). ಕುದುರೆಯ ಒಂದು ಜಾತಿ; 
ಎಣ್ಣೆಗಪ್ಪು, ನಸುಗಪ್ಪು ಬಣ್ಣದ ಕುದುರೆ: *ತುರಗವರ್ಣಂ ಬಿಳಿಯ 
ದಾಗೆ ಕರ್ಕನೆನಿಕ್ಕು... ಎಳಗಪ್ಪುದೋಣಕಿ ಕಯಿರಂ [ಪಾಠಾಂ. ಖೈರ]* 
(ಮಂಗರಾ. ಜಂಬನನಾ ಕಯಿರ[ಪಾಠಾಂ. ಠ]ನಂ ತನ್ನಿ 
(ಬಸಪು. ೫೯-೪೦). ಶೈರೈ: ಹರಿಯುಜ್ವಲ ನೀಲಾಂಬುರುಹದೆ ಮಧು 
ಕರನ ಬಣ್ಮಮಾದೊಡೆ ಕೈರಂ (ಅಶ್ವಶಾ. ೨-೪); ಕರಿದಪ್ಪ ಕಾ(ಕನಿ)ಲ 
ವರ್ಣಂ ಖುರಮುಂ ಜಂಘೆ ಕರಿದಾಗಿ ತೋರ್ಪೊಡೆ ಬಣ್ಣಂ ವಿರಾಜಿಸು 
ತಿರ್ಪೊಡಂತಾ ತುರಂಗಮಂ ಕೈರ(ದ)ನೆಂದು ಪೇಟ್ವರ್‌ ಕೆಲಬರ್‌ 
(ಅಶ್ವಶಾ. ೨-೧೫) ; ಕರಿದಾಗಿ ಕಸಿಲವರ್ಣವಾಗಿ ಖುರವಳೆಯ ತೊಡೆಗಳು 
ಬಹಳ ಕಪ್ಪಾಗಿರೆ ಆದಂ ಕೈರನೆಂಬರೂ (ಅಶ್ವ ವೈ. ೨-೧೫ ಟೀಕು). 
ಖೈರೈ: *ತುರೆಗವರ್ಣಂ... ಎಳಗಪ್ಪುದೋಜಕಿ ಖೈರ [ಪಾಠಾಂ. 
ಕಯಿರ] ? (ಮಂಗರಾ. ೮೧-೧೪). 

(?. 1 ಹಿಂ. ಕೈರಾ - ಕೆಂಪು ಬಿಳುಪಿನ ಮಿಶ್ರವರ್ಣ, ಕಂದುಬಣ್ಣ ; 

ಖೈರಾ-ಕಂದುಬಣ್ಣದ ; ಮರಾ. ಖೈರಾ- ಮಿಶ್ರವರ್ಣದ, ಕಂಮುಬಣ್ಣದ] 

ಕಯಿರ್ಕೆ "ಕಯ್ರ' ನೋ. 

ಕಯಿರಗುಳಿಗೆ "ಕಯ್ರಗುಳಿಗೆ' ನೋ. 

ಕಯಿರೊಕ್ಕ, ಕೆಯ್ರೊಕ್ಸು (ನಾ). ಕೈಯಲ್ಲಿ ಕೊಡುವ ಹಣ; ನಗದು, 
ರೋಖುಹೆಣ (ಉಕ): ನಿಂಮ ಕೈಯ್ಯ ಕ್ರಯಕೆ ತೆಗೆದುಕೊಂಡದು 
ಕಯಿರೊಕ್ಳ ಗ೧೦೦ವರಹಆಕ್ಸಾರದಲು ಯಿವೆ ನೂರ್ರುವರಹಾನು ಮಹಾ 
ಜನಂಗಳಿಗೆ ನಾಉ ಸಲಿಸಿಕೊಟ್ಟು (ಎಕ. ೪1, ಕೊಪ್ಪ. ೫೭-೨೮; 1588). 


೮೧-೧೪); 


ಕಯಿವಾಡ ANY 


ಕಯ್ರೊಕ್ಕ : ಎರಡೆರಡು ಸಹಸ್ರ ವರಹಗಳ ಕಯ್ರೊಕ್ಕದ ಕೂರ್ಪಿ 
ನಾರ್ಪು (ಬೆಟ್ಟಅ. ೫೪-೧೫). (ಕಯಿ (ಆ ಕೆಯ್ಮ್‌) + ರೊಕ್ಕ] 

ಕಯಿನಾಡ "ಕೆಯ್ವಾಡ' ನೋ. 

ಕಯಿವಾರ, "ಕೆಯ್ವಾರ' ನೋ. 

ಕಯಿವಾರ್ಕ "ಕೆಯ್ವಾರ' ನೋ. 

ಕಯಿಸು "ಕೆಯ್ಸು' ನೋ. 

ಕಯಿಹಾಳೆ "ಕೈಹಾಳೆ' ನೋ. 

ಕಯಾಮಿನು (ನಾ): ಒಂದು ಜಾತಿಯ ಮಾನು (?) : ಪುನರಾ 
ವೃತ್ತಿಯನ್ನು ಬಹುಕಾಲ ಹೊಸದಾಗಿಡುವ ಪ್ರಯತ್ನವು ಕಯಾಮಾನನ್ನು 
ನೆಲದ ಮೇಲೆ ಎತ್ತಿಹಾಕಿ ಕೆಲವು ತಿಂಗಳು ಜೀವದಿಂದ ಇಡುವ! 
ಪ್ರಯತ್ನದ ಹಾಗೆ (ನಿಬಂಧ. 11, ೭). 

[ಕಯಾ? + ಮಾನು (ಎ ಖಾನ್‌,)] 

ಕಯ್ಯೊಳ್‌ "ಕೆಯ್ಯೊಳ್‌' ಕೋ. 

ಕಯ್ಯೊಳಿಸು "ಕೆಯ್ಯೊಳಿಸು' ನೋ. 

ಕಂಯ್ಯೋಲ್‌ "ಕೆಯ್ಯೋಲು' ನೋ. 1 

ಕೆಯ್ಕೋಳೆೆ "ಕೆಯ್ಕೋಳಿ' ನೋ. 

ಕಯ್ಯೋಳೆೆ "ಕೈಯ್ಯೋಳ್ಕ' ನೋ. 

ಕೆಯ್ಗಡಿ "ಕೆಯ್ಗಡಿ? ನೋ. 

ಕಯ್ಲೆಣ್ಮು "ಕೆಯ್ದಣ್ಮು' ನೋ. 

ಕಯ್ಗಳಿ "ಜೆಯ್ಗ್ಸಟಾ? ನೋ. 26 

ಕಯ್ಲಾಣ "ಕೈೈಗಾಣ?'ನೋ. 

ಕೆಯ್ಲಾಣಿಕೆ (ಕೆಯ್ಸಾಣ್ಕೆ' ನೋ. 

ಕಯ್ಜಾ ಣ್ಯ "ಕೆಯ್ಸಾ ಣೈ ನೋ. 

ಕಯ ಪು (ನಾ). ಇ; ಅಧೀನ; ರಕ್ಷಣೆ: ಹಿರಿಯರು ಕಟ್ಟಾಳ್ತನದ 
ಸಾಹೆಸಿಕೆಯ ಪರಾಕ್ರಮದಿಂದ ಸಂಪಾದಿಸಿ ತಮ್ಮ ಕಯ್ಲಾ ಏಗೊಬ್ಬಿ ಸಿರುವ [25 
ರಾಜ್ಯಶ್ರೀಗೆ (ಬೆಟ್ಟಅ. ೨೪-೨೬). [ಕೆಯ್ಸ್‌ ಈ ಕೆಯ್ಯ್‌) + ಇವ] 

ಕೆಯ್ದಾ ಯ್‌ "ಕೆಯ್ಲಾ? ನೋ. 

ಕೆಯ್ದು ಟಗ "ಕ್ರೈ ಗುಟಕ' ನೋ. 

ಕೆಯ್ದು ಡು "ಕೆಲ್ಲೊಡು' ನೋ. 

ಕಯು ತ್ತು "ಫೈಗುತ್ತು' ಕೋ. 80 

ಕಯ್ಗೂಟ "ಕೈಗೂಟೃ ನೋ. 

ಕಯ್ಸೂಡಿಸು "ಕೆಯ್ಲೂಡಿಸು? ನೋ. 

ಕಯ್ಗೂಡು "ಕೆಯ್ದೂಡು' ನೋ. 

ಕಯ್ಕೆಯ್‌ "ಕೆಯ್ಸೆಯ್‌' ನೋ. 

ಕಯ್ದೆಯ್ಸು "ಕೆಯ್ದೆಯ್ಸು' ನೋ. 35 

ಕಯ್ದೆರೆ (ನಾ). ಕೈಯಲ್ಲಿಯ ಗೆರೆ, --ರೇಖೆ: ಪರಿವಿಡಿದಪ್ಪದೆಡಹದೆ 
ತಡೆಯದೆ ಕಯ್ಸ[ಯ್ಕೆ]ರೆಯೆನೋದುವವೋಲೋದಿದನು (ಕುರಾಸಾಂ. 
೧೭-೬೩). [ಕರ್ಸ್‌ (ಆ ಕೆಯ್ಮ್‌) * ಗೆರೆ] 

ಕಯ್ಗೇಣ್‌ "ಕೈಗೇಣ್‌' ನೋ. 

ಕಯ್ಗೊ ಡು "ಕೆಯ್ಗೊಡು' ನೋ. 40 

ಕಯ್ದೊ ಳ್‌ "ಕೆಯ್ಯೊಳ್‌'' ನೋ. 

ಕಯ್ದೊ ಳಿಸು "ಕೆಯ್ಯೊಳಿಸು' ನೋ. 

ಕೆಯ್ದ” "ಕೆಯ್ಯ ನೋ. 

ಕೆಯ್ತಮ್ಮಣಟಿ (ನಾ). ಕೈಯಲ್ಲಿ ಹಿಡಿದು ಬಾರಿಸುವ ಚಿಕ್ಕ ತಮ್ಮಟಿ : 
ಉಪ್ಪಂಗೆ ಏಕನಾದ ಕಯ್ತಮ್ಮಟಿ ಅಡ್ಡಳಟ್ಟಗೆ- ಒಂದೂ ಇಲ್ಲ ಕಣಾ|45 
(ಸುಗುಗಂ. ೧೧೪-೪). [ಕಯ್‌ (ಆ ಕೆಯಾ) + ತಮ್ಮಟಿ] 


ಟಾ 


ಕಯ್ದು 


ಇ 


ಕಯ್ತಾಳ "ಕೆಯ್ತಾಳ' ನೋ. 

ಕಯ್ತಾಳಗುಟ್ಟು (ಕ್ರಿ). ಕೈಯಿಂದ ತಾಳಹಾಕು : (ಕಯ್ತಾಳಗುಟ್ಟ 
ಕೊಂಡು ಅಟ್ಟಿ ಹಾಸಮಾಡಿಬಿಡುವನು) (ಬಿರುಗಂ. ೩೦-೮). 

[ಕಯ್ತಾಳ (ಆ ಕೆಯ್ತಾಳ) + ಕುಟ್ಟು] 
ಕಯ್ತು (ನಾ). ಕಹಿಯಾಗಿರುವಿಕೆ ; ಕಹಿ. 
ಕಯ್ತುಬರ್‌ - ಕಹಿಯಾಗು : ಪುಳಿತ ಕಳ್ಳಲ್ಲುಂ ಕರಂ ಕಯ್ತು 

ಬರ್ಪುದು (ಪಂಪಭಾ. ೪-೮೮). [ಕಯ್ಯಾ 4 ಇತ್ತು) 

ಕೆಯ್ತುಡುಕು "ಕೆಯ್ದುಡುಕು' ನೋ. 

ಕೆಯ್ದನವ "ಕೈದವ? ನೋ. 

ಕಯ್ನಾಂಟಿ (ನಾ). ೧. ಕೈಯ ತೀಟಿ; ಕೈತುರಿಕೆ. ೨. (ಆಲಂ) 
ದಂಡಿಸುವ ಆಸೆ: ನನ್ನ ಕಯ್ದಾಂಟಿಯನ್ನೊತ್ತಿ ಆಡಗಿಸಿಕೊಳ್ಳುವುದು 
ಬಹು ಕಷ್ಟವೇ ಆಯ್ತು (ಬೆಟ್ಟಿ ಅ. ೨೦-೧೨). 

[ಕಯ್‌ (ಆ ಕೆಯ) + ತೀಂಟಿ] 
ಕಯ್ಲಾನಿಗೆ "ಕೆಯ್ದಾವಿಗೆ' ನೋ. 
ಕಯ್ಸೂ "ಕೆಯ್ದು' ನೋ. 


ಕಯ್ಯನ್ನು ಕಾಲಿ "ಕೆಯ್ದುಕಾಅ' ನೋ. 


ಕಯ್ಯ ಗೆಯ್‌ "ಜೆಯ್ದುಗೆಯ್‌ ನೋ. 

ಕೆಯ ಳಿಗೆ (ನಾ). ೧. ಆಯುಧಗಳನ್ನು ಮಾಡುವವನು. 
೨. ಆಯುಧಗಳನ್ನು ಬಳಸಿ ಜೀವಿಸುವವನು; ಆಯುಧ ಜೀವಿ. 
"ಕಯ್ದುಳಿಗಿತಿ' ಪರಾ. [ಕಯ್ದು (ಆ ಕೆಯ್ದು) * -ಉಳಿಗ] 

ಕೆಯ್ಮುಳಿಗಿತಿ (ನಾ). ೧. ಆಯುಧ ಮಾಡುವವನ ಹೆಂಡ ಶಿ. 
೨. ಆಯುಧ ಜೀವಿಯ ಹೆಂಡತಿ: ದೇವುಳಿಗಿತಿ, ಪಾಕುಳಿಗಿತಿ, ಕಯ್ದು 
ಳಿಗಿತಿ (ಶಬ್ದಾನು. ೧೯೨ ಪ್ರಯೋ). [ಕಯ್ದುಳಿಗ4--ಇತ್ತಿ (ಆ. -ಇತ್ತಿ)) 

ಕೆಯ್ದ ಅರಿ "ಕೆಯ್ದಿಟು? ನೋ. 

ಕಯ್ದೆ "ಕೈನೆ' ನೋ. 

ಕಯ್ಕೈೆರಂ ಕೆಯ್ದೆರವು' ನೋ. 

ಕೆಯ್ಮೆರವು "ಕೆಯ್ದೆರವು' ನೋ." 

ಕಯ್ಬಡನಲಗಿಡ (ನಾ). ಕಹಿ ಪಡವಲಗಿಡ : “ಕುಲಕಂ, ಪಟೋಲ 
ಶಿಕ್ಷಕ, ಪಟುಃ - ೪ ಕಯ್‌[ನಾಕಾಂ. ಖೈ]ಪಡವಲಗಿಡ? (ಸಿದ್ಧಾಂತಿ. 
೧೨೯). [ಕೆಯಾ + ಪಡವಲ ಗಿಡ (೮ ಗಿಡು)] 

ಕಯ್ಬರೆ "ಕೆಯ್ಬಟ್‌? ನೋ. 

ಕಯ್ದ ಕಿಗುಟ್ಟು “ಕೆಯ್ದ ಆಕಿಗುಟ್ಟು? ನೋ. 

ಕೆಯ್ದ ವಾದು ನಾ). ೧): RR ಅಕ್ಕ ಹಗಲಯಕ್ಕಳ್‌ x ಕೊಳ್ಳದ 
ತಮ ದರು ಕೊಟ್ಟಿನ್‌ (ಎಕ. ೫, ಚಿಂತಾಮ. ೧೨೩-೧೬ ;1010). [2] 

ಕೆಯ್ಬಅಕೆ "ಕೆಯ್ಬಟ? ನೋ. 

ಕಯ್ಟಲ್‌ಗುಟ್ಟು "ಕೆಯ್ಬಟ್‌ಗುಟ್ಟು' ನೋ. 

ಕೆಯ್ಬಿಡಿ "ಕೆಯ್ಬಿಡಿ? ನೋ. 

ಕೆಯ್ಸಿ ಮಾಡು (ಕ್ರಿ). ಒಪ್ಪಂದ ಮಾಡು (?) : ಕುಂದೂರ ಶ್ರೀ ಮೂಲ 
ಸ್ತಾನ ದೇವರಲ್ಲಿ ದೀಪದ ನಿತ್ಯದ ಕಾಣಿಕೆಯನು ಗಉಡಗಳುಸ್ತಗೆ 
ತೆಕ್ಕೊಂಡು ಬರುತಿರಲಾಗಿ ದೇವರ ನಂದಾದೀವಿಗೆ ಕಯ್ಬಿಮಾಡಿ ಕೊಟ್ಟಿ 
ವಾಗಿ (ಎಕ. 11, ಮಳವ. ೯೦-೯; 1520). [ಕಯ್ಬಿ ? + ಮಾಡ್ಕು] 

ಕೆಯ್ಸಿ (ನಾ). - ಕಯ್ಬೆ: ಲವಲೇಶಮಾನುಮಿರದಿರೆ ಕಯು ಜೀವನದಿ 
ಪವಳಿಸಿರನೇ ನರನು? (ಮಂಕುಕ. ೮೭೦); ಬೇವಿನ ಕಹಿಯ ಕಯ್ಬೆನೆ 
ಗುಣಕೆ ಕಯ್ಬೆಯೆ? (ಗಿಳಿವಿಂ. ೧೦೦-೧೬). 

[ಕಯ್ಯ * -ಪ್ಪು./ ತಮಿ. ಕಯಪ್ಪು, ಕಶಪ್ಪು, ಕೈಪ್ಪು; ಮಲ. 

ಕೈಪ್ಪು) 


ಕೆಯ್ದೆ 


ಬ 


ಕೆಯ್ಬೆ » ಕಹ್ಮಿ, ಕೈಪೆ, ಕೈಹಿ (ನಾ). ಕಹಿರುಚಿ; ತಿಕ್ಕ: ಕಯ್ತೆ 
ನ ರಂ ರೆಸಮೆ ಬಾರಿಕುಂ ಕೆಮ್ಮನಿರಿಂ (ಶಾಂತಿಪು. ೬-೭೭); ಪೈತ್ತಿಕ 
siaraie ಪಾಲ್‌ ಕಯ್ಬೆಯಪ್ಪವೊಲ್‌ (ಅಜಿಪು. ೨-೯೨); ಪ್ರತಾ 
ಚರಣಂ ಮರ್ದಿನ ಕಯ್ಬೆಯಂತೆ ವಿರಸಂ (ಕಾವ್ಯಾವ. ೧೦೨); ಸುಣಕೆ 
ಕಯ್ಬೆಯೆ? (ಗಿಳಿವಿಂ. ೧೦೦-೧೬). ಕಹಿ : “ತಿಕ್ಷಮೆನೆ ಕಹಿಯಕ್ಕು? 
(ಮಂಗರಾ, ೬೫-೫); ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲಸಂಗನ 
. ಶರಣರ ವಚನ ಬೇವ ಸವಿದಂತೆ (ಬಸವ. ೧೭೧) ; ಒಗರುಪ್ಪು ಸಿಹಿ ಕಹಿ 
ಹುಳಿ ಕಾರಗಳ ತೆಗೆತೆಗೆದೀವುತಿಹನು ನಾಲಗೆಗೆ (ಭರಚ. ೪-೯೩). ಕೈಸೆ: 
"ಕೈಪೆಸೊರೆ' ಪರಾ. ಕೈಹಿ: "ಕೈಹಿಸೋರೆ' ಪರಾ. 
[ಕಯ್ಯ್‌ + -ಪೆ. ! ತುಳು. ಕಯ್ಬೆ, ಕಯಿಪೆ, ಕೈಸೆ] 
ಕಯ್ಬೆಸೆರ (ನಾ). ಕಹಿಯಾದ ಧ್ವನಿ; ಕಠಿಣೋಕ್ತಿ (?): ಕಯ್ಪೆಸರಂ 
ಬೆರಸು ನುಡಿದ ಭೀಮಸೇನನ ನುಡಿಗಳ್‌ ಕಿಡಿಗಳಂತೆ ತನ್ನ ಮನಮನೊ 
ನಲಿಸೆಯುಂ (ಪಂಪಭಾ. ೬-೭೩ ವ); ಏಜನೆ ಸೂಆ್‌ಗೊಂಡು ನುಡಿವೀ 
ನುಡಿಯಲ್ಲದೆ ಮತ್ತೆಮಾಸನಂದೋಟುವ ಬಲ್ಪುದೋಹುವೆರ್ದೆ 
ದೋಣುವ ಕ[ಪಾಠಕಾಂ. ಕಾ]ಯ್ಬೆಸರಂಗಳೆಮ್ಮನುಂತೇಜವು (ಪಂಪಭಾ. 
೮-೨೦). [ಕಯ್ದೆ + ಸರ್ಕ] 
ಕಯ್ತೆಸೊರೆ, ಕಯ್ದೆ ಸೋರೆ, ಕಹಿಸೋಕೆ, ಕೈಪೆಸೊಕೆ, ಕೈಪೆಸೋಕೆ, 
ಕೈಹಿಸೋರೆ (ನಾ). ಕಹಿಯಾದ ಸೋರೆ: ಕಯ್ಬೆ ಸೊಕೆಯ 
ಕುಡಿಯೇಂ ಮಿಡಿಯೇಂ (ಗಡಾಯು. ೩-೬೧); ಎಣ್ಣೆ ಸೆಯನಡರ್ದಿನ್ನ 
ಕೀರ್ತಿಪ್ರಸರದ ಕುಡಿ ಕಯ್ಬೆಸೊರೆಯ ಕುಡಿಯವೊಲಕ್ಕುಂ (ಯಶೋಚ. 
೨-೫೫). ಕಯ್ಬೆಸೋರೆ : ಕಯ್ಬೆಸೋರೆಯ ಮಿಡಿಯುಂ ಕುಡಿಯುಂ 
(ಧರ್ಮಾ ಮೃ. ೯-೧೩೨). ಕಹಿಸೋರೆ: “ಊರ್ವಾರುಃ, ಕರ್ಕಟೀ 
ಈ ೨ ಕಹಿಸೋರೆ ೫ (ನಾಚರಾ, ೧೧೨); ಕಹಿಸೋರೆ ಮುತ್ತಂತಾಯಿತ್ತು 
ಎನ್ನ ಭಕ್ತಿ (ಶೂನ್ಯ ಸಂ. ೯೬-೨೩); ಕಹಿಸೋರೆಯೊಳಗೆ ಹಿತವುಂಟಿ 
(ನೇಮಿಸಂ. ಕೈಸೆ ಸೊರೆ: ಬೇವಿನಮರನಂ ಕೈಪೆಸೊರೆ 
ಪೊರ್ದುವಂತೆ (ಪಾರ್ಶ್ವಪು. ಡು ವ); ಒರ್ಮಾನಂ ಕೈಪೆಸೊರೆಯ 
ರಸಂ (ಆಶ್ವಶಾ. ೧೧-೪೨). ಕೈಪೆಸೋರೆ: ಕೈಪೆಸೋಲ್‌£ರೆ3] ಯೊಳೆಜಕಿದ 
ಪಾಲೆಂತು ಕೈಸಪೆಯಪ್ಪುದು rE ಸು. ಕೈಹಿಸೊೋರೆ: 
 ಅಂಬುನಿರ-ಕೈಹಿಸೋರೆ ೫ (ಅಕಾನಿ. ೧-೧೫). 
[ಕಯ್ದೆ * ಸೊಕ್ಕೆ) 
ಕಯ್ಬೆಸೋರೆ "ಕಯ್ದೆಸೊರೆ' ನೋ. 
ಕಯ್ತೊಡೆ "ಕೆಯ್ಬೊಡೆ' ನೋ. 
ಕಯ್ಬೋಯ್‌ "ಕೆಯ್ವೊಯ್‌' ನೋ. 
ಕೆಯ್ಬಂದಿ (ನಾ). ಕೈಸೆರೆ: (ಅಹಿತನೀರರ ಕಯ್ಬಂದಿಯಲ್ಲಿ, ಪರಿವಾರ 
ಸಮೇತರಾದ ಪಾಳೆಯಗಾರರ ಬಳಸಿನೊಳಗೆ, ನಂಜಸೆಟ್ಟಿಯ ಪ್ರವೇಶ) 
(ಬಿರುಗಂ. ೧೩-೧೫). [ಕಯ್‌ (೮ ಕೆಯ್ತ್‌) ಇ ಬಂದಿ] 
ಸ್ಟ ವಳ “ಕೈಬರ್ದುಕು' ನೋ. 
ಕಯ್ಬಳೆ "ಕೆಯ್ಬಳೆ' ನೋ. 
ಕೆಯ್ದರೆ, "ಕೆಯ್ಯಆಕ್ಕಿ' ನೋ. 
ಕಯ್ಮರೆ. (ನಾ). ಕೈಯಿಂದ ಮರೆಮಾಡುವುದು; ಕೈಯ ಮರೆ: 
(ಸಹಿಸಿ, ಮಲ್ಲರಾಜನ ಕಿವಿಗೆ ಕಯ್ಮರೆಯಲ್ಲಿ ವಾರ್ತೆಗುಡುವನು) 
ಕಯ್ಮರೆಯ ಬೆರಳಳತೆಯ ಶತಭಾನಲೀಲೆಗಳ 
ಮೆಚ್ಚುಗಣ್ಣುಗಳಿಂದ ನೋಡಿ (ಮಂತ್ರಶೆ. ೫೭-೨೫). 
[ಕಯ ( ಕೆಯಾ) 4 ಮರ್ಕೆ (ಆ ಮಣಸ್ಸಿ)] 
ಕಯ್ಮಣಕ "ಕೆಯ್ಮಲಕ್ಕಿ? ನೋ. 
ಕಯ್ಮಾಡು "ಕೆಯ್ಮಾಡು' ನೋ. 


೧೨-೨೬). 


(ಬಿರುಗಂ, ೩೪-೧೮) ; 


೧೫೨೫ 


ಕಾ 


5 


90 


45 


ಕಯ್ಕೆತ್ತು 
ಕಯ್ಮಿಗು "ಕೆಯ್ಮಿಗು' ನೋ. 
ಕಯಲ "ಕೆಯ್ಮಾಜು' ನೋ. 
ಕಯನ್ಮಗಿ "ಕೆಯ್ಮುಗಿ' ನೋ. 
ಕಯ್ಮೆ "ಕೆಯ್ಕೈ ನೋ. 
ಕಯ್ಮೊಗ (ನಾ). ೧. ಕೈಯ ಮೇಲೆ ಊರಿದ ಮುಖ: (ಅತ್ತ 
ನೋಡುತ್ತಿದ್ದು. . - ಕಯ್ಮೊಗನಾಗಿ ಚಿ ೦ಶಿಸುಶ್ತಿರುವನು.) (ವಿಗಡ. 
೧೨-೬). ೨. (uo) ಖಿನ್ನನಾಗಿರುವುದು : (ಕೆಯ್ಕೊಗದ ಬೇವಸ 
ದಿಂದಿದ್ದು ... ಆತ್ಮನಿಡಂಬನದ ಬಿರುನಗೆ ನಕ್ಕು) (ಜಿಟ್ಟಅ. ೨೪-೪). 
[ಕಯ್‌ (ಆ ಕೆಯಾ) + ಮೊಗ] 
ಕೆಯ್ಯಂಬು "ಕೈಯಂಬು' ನೋ. 
ಕಯ್ಯ ಡಕ (ನಾ). ಕೈಹಿಡಿತ; ಕೈಚಮತ್ಕಾರ : ದುರ್ಯೋಧನಂ 
ಧರ್ಮಪುತ್ರನೊರ್ಳ ತಗುಳ್ನಾಡುತಿರ್ದಲ್ಲಿ ಕಯ್ಯಡಕದೊಳ್‌ ದುರ್ಯೋ 
ಧನಂ ನಾಟವಾಸಗೆಯಂ ಪುಗಿಸಿಯಾಡಿ. ವನ ಮಷಸೊಗಳಿರುಂ ಗೆಲೆ 
(ಬಂ ಹರಿ. ೫೮-೭); ಕಯ್ಕೆಡಕಂಗಳಂ ಮಾಡಿಯುಂ . . . ಇಷ್ಟ 
ನಿಯೋಗಾನಿಷ್ಟಸಂಯೋಗಾದ್ಯಾರ್ತಧ್ಯಾನಂಗಳಿಂ ಪಂಚತ್ವಮನೆಯ್ದಿದ 
ವರ್ಗಳುಂ (ಪಸಾರ. ೩೫೬-೧೧). 
[ಕಯ್‌ (೮ ಕೆಯ್ಯ) *- ಅಡಕ] 
ಕಯ್ಯಳತೆ (ನಾ). ಕೈಯ ಹಿಡಿತ: ರಾಜ್ಯದ ಆಯನ್ಮಯಗಳೆಲ್ಲಾ 
ದಳವಾಯಿಗಳ ಕಯ್ಕಳತೆಯಾಗಿದ್ದು (ವಿಗಡ. ೧೩-೨೪). 
[ಕಯ್‌ (೮ ಕೆಯ್ಮ್‌) + ಅಳತೆ] 
ಕಯ್ಯಳನಿ "ಕೆಯ್ಯಳವಿ' ನೋ. 
ಕಯ್ಯಳವು "ಕೆಯ್ಯಳವು' ನೋ. 
ಕಯ್ಯ ಕೆ ಸ ನೋ. 
ಕಯ್ಯಾ ನ್‌ "ಕೆಯ್ಯಾನ್‌' ನೋ. 
ಕಯ ನಿಸು (8 ಕೈಯೊಡ್ಡಿ ಸು; ಕೈನೀಡುವಂತೆ ಮಾಡು: 
FE ಬಲಗೊಂಡು ಪೂಜಿಸಲವನ ತಂದವರ ತಂಬು ಲಕೆ 
ಕಯ್ಯಾನಿಸುತಿಹಳು (ಕುರಾಸಾಂ. ೨೫-೩೫). 
[ಕೆಯ್ಯಾನ್‌ (ಆ ಕೆಯ್ಮಾನ್‌) 4 -ಇಸ್ಕು] 
ಕಯ್ಯಾರ "ಕೆಯ್ಯಾರ' ನೋ. 
ಕಯ್ಯಾ ಕೆ ಕಿಯಾ” ನೋ. 
ಕಯ್ಮಾ ಲೆ (ನಾ). ಕೈಯಿಂದ ತಿರುಗಿಸುವ ಕಬ್ಬಿನ ಗಾಣ: ದುಗ್ಗ 
ಳವ್ವೆ ಬ ತುದಿಯ ಕಬ್ಬ ಕಯ್ಕಾಲೆಯಲ್ಲಿ ಹಾಲ ದೇಜಕಿ ತೆಗೆದು 
(ಭೈರಸೂ. ೩೮೮). "ಕೈಗಾಣ' ಫರಾ. 
[ಕೆಯ್ಯ್‌ (ಆ ಕೆಯ್ಮ್‌) * ಆಲೆ] 
ಕಯ್ಯಿ "ಕೆಯ್ಕ್‌' ನೋ. 
ಕಯ್ಯಿಕತ್ಕಿ "ಕೆಯ್ಯಿಕ್ಕು?' ನೋ. 
ಕಯ್ಯಿಗಾಣ "ಕೈಗಾಣ' ನೋ. 
ಕಯ್ಯಿಡು "ಕೆಯ್ಯಿಡು ' ನೋ. 
ಕಯ್ಯ್ಯಗುರ್‌ "ಕೈಯುಗುರು' ನೋ. 
ಕಯ್ಯೊಳಿಗ (ನಾ). ಕೈಕೆಳಗಿನ ಊಳಿಗ, ಸೇವೆ: 
ಯನ್ನನ ಕೆಯ್ಯೂಳಿಗದ ಆಪ್ತವೀರರು (ಮಂತ್ರಶ. ೭-೧೪). 
[ಕಯ್‌ (೮ ಕೆಯ್‌) * ಊಳಿಗ (4ಊಟ್‌ಗ)] 
ಕಯ್ಯೆಡೆ "ಕೆಯ್ಯೆಡೆ' ನೋ. 
ಕೆಯ್ಯೆಡೆಗುಡು "ಕೈಯೆಜಡೆಗೊಡು' ನೋ. 
ಕಯ್ಕೆಡೆಗೊಡು "ಕೈಯೆಡೆಗೊಡು' ನೋ. 
ಕಯ್ಕೆತ್ತು "ಕೆಯ್ಯೆತ್ತು' 


ಕರುವಿ 


ಕೆಯ್ಯೆಲೆ 


ಕೆಯ್ಕೆಲೆ (ನಾ). ಕೈಯಲ್ಲಿಯ ವೀಳ್ಯದೆಲೆ: ಕಾಯದೆ ಕಾಮನಾರ್ದಿಸೆ 
ತೊವಲ್ವಿಡಿವಂತೆಡಗಯ್ಕೊಳೊಪ್ಪೆ ತೋರ್ಪಾಯೆಲೆ ನೋಟ ಬೇಟದ 
ಕೊನರ್‌' ತಲೆದೋರ್ಪವೊಲಾಗೆ ಬಾಯೊಳಿರ್ದಾಯೆಲೆ ಕಣ್ಣೆವಂದೆಸೆಯೆ 
ಕಯ್ಕೆಲೆ ಕಯ್ಯೊಳೆ ಬಾಯ ತಬುಲಂ ಬಾಯೊಳೆ ತೋಣಕೆ ಮೆಯ್ಮುಜಕದು 
ನೋಡಿದಳ್‌ ಸಮರೈಕಮೇರುವಂ (ಪಂಪಭಾ. ೪-೩೭). 

[ಕಯ್‌ (೮ ಕೆಯ್ಯ್‌) + ಎಲ್ಲೆ] 

ಕಯ್ಕೇಯಿ (ನಾ). ಆನೆಗಳು ಸೊಂಡಿಲಿನಿಂದ ಮಾಡುವ ಕಾಳೆಗ: 
ಕೆರಿಮಕರಂಗಳ ಬಿಬ್ಬಿರಿ ಬಿರಿ ದೊಡೆದೆ ಶುಕ್ತಿಪುಟೋದರಂಗಳೊಳ 
ಗಣಿಂದಮುಚ್ಚಳಿಸಿದೆ. ತಾರಾತರಲ ಮುಳ್ತಾಫಲಂಗಳುಮನಟಸ್ತಿವಟ್ಟು 
ನೋಡುತ್ತುಂ (ಆದಿಪು. ೧೨-೭೯ ವ). 

[ಕಯ್‌ (ಆ ಕೆಯಾ) + ಏಜ್ಯು (ಆ ಏಜ್‌) 
ಕಯ್ಯೊಡನೆ "ಕೈಯೊಡನೆ' ನೋ. 

ಕಯ್ಯೊಡ್ಡು "ಕೆಯ್ಯೊಡ್ಡು' ನೋ. 

ಕಯ್ಯೋಡು (ನಾ). ಕೈಯಲ್ಲಿರುವ ಓಡು; ಕಪಾಲ; ಭಿಕ್ಷಾಪಾತ್ರೆ : 
ಕಯ್ಯೋಡು, ಕಾಲ್ಲೆರೆ (ಶದ್ದಾನು. ೩೦೫ ವಾಖ್ಯಾ). 

[ಕಯ್‌ (ಆ ಕೆಯ್ಸ್‌) + ಓಡ್ಕು] 

"'ಕಯ್ರ, ಕಯಿರ್ಯ, ಕೈರ್ಯ, ಖೈರ್ನ (ನಾ). ೧. ಒಂದು ಜಾತಿಯ 
ಮರ; ಕಗ್ಗಲಿ; ಖದಿರವೃಕ್ಷ. ೨. ಕಾಚು; ಖದಿರ. "ಕಯ್ರ 
ಗುಳಿಗೆ? ಪರಾ. ಕಯಿರೈ: ೨. "ಕಯಿರಗುಳಿಗೆ? ಪರಾ. ಕ್ಸೈರೈ: 
೧. *ಬದಿರೆ, ಕೈರ? (ಶಬ್ದಾನು. ೧೬೦ ಪ್ರಯೋ). ೨. ಪರಿಮಳಂಬೆತ್ತ 
ಕೈರದ ಗುಳಿಗೆ ವೀಳ್ಯಮಂ (ಗುರುಚಾ. ೬-೭೦); ಕೈಕಾಲು ಮೋರೆಯ 
ತೊಳೆದು ಕೈರಾದ ಗಳಿಗೆ ಕರ್ಪುರದ ವೀಳ್ಯವ ಹಾಕಿ (ಚಂದ್ರಹಾ. 
೩-೫೦). ಖೈರೈ :`೧. ಕುರ್ಕುರದಷ್ಪಂಗಂ ಮೆಲಲಿಕ್ಕುಗೆ ಮಾದಲದ 
ಪಣ್ಹೊಳಂ ಖೈ(ಬದಿ) ರದ ಬಿತ್ತಕ್ಕುಮೆನೆ ಕೂಡಿ ತಿನೆ ತರೆದೋರ್ಕುಮೆ 
ತದ್ವಿಷಂ ( ಖಮದ. ೧೩-೩೬); ಕಸ್ತೂರಿ, ಖೈರದ ತೊಗಟೆ (ಮುಂಬವ್ಯಾ. 
೧೦೦). ೨. "ಖೈರಗುಳಿಗೆ ' ಪರಾ. 

[€ ಪ್ರಾ. ಖರ. (ಆ ಸಂ. ಖದಿರ)] 
ಕಯ್ರಗುಳಿಗೆ, ಕಯಿರಗುಳಿಗೆ, ಕೈರಗುಳಿಗೆ, ಖೈರಗುಳಿಗೆ (ನಾ). 
(ಬಾಯಿಯ ಪರಿಮಳಕ್ಕೋಸ್ಕರ ತಾಂಬೂಲದೊಡನೆ ಅಥವಾ 


೧೫೨೫೬ 


ಕಯ್ಸೋರೆ 


ಕಯ್ರವಂಶ (ನಾ). ಒಂದು ವಂಶದ ಹೆಸರು: ಶ್ರೀಕಯ್ರ ವಂಶಾಧಿಪನ್‌ 
(ಸೌಇಇ. 1X-, ೩೯೨-೧; ಶಿನೆಯ ಶತ). [ಕೆಯ್ರ್ಯ * ವಂಶ] 

ಕಯ್ರೊಕ್ಕ "ಕೆಯಿರೊಕ್ಳು' ಕೋ. 

ಕಯ್ಲುಳಿ "ಕೈಲುಳಿ > ನೋ. 

ಕಯ್ದಟ್ಟಿ "ಕೆಯ್ವಟ್ಟ' ನೋ. 

ಕಯ್ಚರ್‌ "ಕೆಯ್ವರ್‌' ಕೋ. 

ಕಯ್ದರನಾಡು, ಕಯ್ವಾರನಾಡು (ನಾ). ಒಂದು ನಾಡಿನ ಹೆಸರು: 
ಕಯ್ವರನಾಡಧಿಪತಿ ಅಮ್ಚಲನ್‌ ತುರುಗೊಳೊಳ್‌' (ಮೈಆರಿ. ೧೯೨೪, 
೪೯-೨ ; 9ನೆಯ ಶತ); ಕಯ್ವರನಾಡ ನೆಕ್ಕುನ್ಹಿನಾಡ ಊರಾಳಿಯ ದೇವ 
ಭೋಗ (ಎಕ. 100, ಹೊಸಕೋ. ೩೨-೧೩; 950); ಕೆಯ್ವರನಾಡ 
ಬೇಬುಗಲ್ಲಹ ಬುಕಯ್ಯ ನಟು ಮಣಿಯಾಚರಿಯ ಅಲಕಿಯ (ಎಕ. ೫, 
ಕೋಲಾರ. ೧೪-೩ ; 1035). ಕಯ್ದಾರನಾಡು : ಕಯ್ವಾರನಾಡಾಸೇವೆ 
(ಎಕ. ೫, ಚಿಂತಾಮ. ೧೨೬ (೩)-೩; 800); ಕಯ್ವಾರನಾಡ ಸಜಕ್ಕ 
ನೂರಾ ಕಿಟ್ಟಿಂಬಿ ಮಾಸರಗಾವುಣ್ಣನ ಮಗೆ (ಎಕ. 1x, ಹೊಸಕೋ. 


ಟ್ಟ 


೧೧-೪ ; 1041). 


1 ಕಯ್ತೆಳಿ (ನಾ). ಕೈವಶ; ಅಧೀನ (?) : ಕಯ್ವಳಿಯ ಜಯಶ್ರೀಯುಂ 


25 


ಹಾಗೆಯೇ ಉಪಯೋಗಿಸುವ) ಒಂದು ಸುಗಂಧಮಾತ್ರೆ. ಐ |80 


- ಕಾಚಿನ ಕಷಾಯದಲ್ಲಿ ಶ್ರೀಗಂಧ, ಅಗಿಲು, ರೇಣುಕ ಮೊದಲಾದ | 
ಪರಿಮಳದ ವಸ್ತುಗಳನ್ನು ಅರೆದು, ಸಹಕಾರ ತೈ ಲವೆಂಬ 
ಸುಗಂಥಜೆಣ್ಣೆಯಲ್ಲಿ ಕಲಸಿಕೊಂಡು ಮಾಡುವ ಗುಳಿಗೆ: *ಕಯ್ರ 
ಗುಳಿಗೆ ನೊದಲಾಗಿ ಮುಖವಾಸಿಸುವ ಗಂಧಂ- ಆನೋದ್ರ್ಯಿ ಮುಖ 


ವಾಸನ (ನಾಚರಾ. ಕಿ). ಶಯಿರಗುಳಿಗೆ: ಮೃಗಮದ ಶ್ರೀಖಂಡ |35 


ಕುಂಕುಮ ಂ ಶಿರವಚ್ಚಿ ನಗಜವಾದಿ ಕಯಿರಗುಳಿಗೆಯಂ ತಂದಿಟ್ಟು 
(ಲಿಂಗಪು. ೧೬-೪೪). ಕೈರಗುಳಿಗೆ: ಬಿಳಿಯೆಲೆಯಾಸಿರಿ ಕೈರಗುಳಿಗೆ 
ಮುತ್ತಿನ ಸುಣ್ಣ ಪಸರವಿಟ್ಟಿರೆ (ಭರಚ. `೪೭-೧೯). ಹೈರಗುಳಿಗೆ: 
ಖದಿರ ಕಷಾಯದ ತೋಯಂ ಪದಿನಾರ್ಮಡಿಯಾಗಿ ಕಲಸಿಕೊಂಡಾ 
ಪುಡಿಯಂ ಮಿದಿದು ಸಹಕಾರತೈಲಜೊಳದಜಕಿಂದಂ ಖೈರ ಗುಲ ಳಿ) 
ಗೆಯಂ ಮಾಟಕ್ಕೆ ಬುಧರ್‌ (ಲೋಕೋಪ. ೭-೧೦). [ಕೆಯ್ರ + ಗುಳಿಗೆ) 
ಕಯ್ರದಂಬುಲ, ಕೈರದಂಬುಲ (ನಾ). ಕಾಚು ಹಾಕಿದ 
ತಾಂಬೂಲ; ಸುಗಂಧ ಕೂಡಿದ ತಾಂಬೂಲ ($). ಕೈರದಂಬುಲ: 
"ಖುದಿರತಾಂಬೂಲ - ಕೈರದಂಬುಲ  (ಶಮದ. ೨೯೩ ಪ್ರಯೋ) ; (ಪುಡಿ 


ಗಫ್ಪುರೆದ ಕೈರದಂಬುಲನನ್ನು ... ಬಾಯ್ಲೆ ಮೆಲ್ಲಮೆಲ್ಲಗೆಯೂಡಿ) |45 


(ಮಂತ್ರಶ. ೬೧-೧೬). [ಕಯ್ರ * ತಂಬುಲ] 


14 


ಮೆಯ್ವಳಿಯ ಶ್ರೀಯುವಿರುವೆರಲು ಬಲ್ಲಾಳಂ ಸಯ್ವಳಿಯನಡದುಲೋಗರ 
ಬಾಯ್ವಾಯೊಳು ಬರ್ಪ್ಪ ಕೀರ್ತ್ತಿವನಿತೆಗೆ ಕೂರ್ಸ್ಪಂ (ಎಕ. ೫1, ಚಿತ್ರದು. 
೭೯-೧೯ ; 1214). [ಕಯ್‌ (ಆ ಕೆಯ) * ಬಳ್ಳಿ (ಆ ಬಟ್ಸ್‌) 

ಕಯ್ವಾಯ್‌ (ಕ್ರಿ). ಸೆಣಸು; ಹೋರಾಡು: ದಿನಕರಕಾಂತಿಯುಮಂ 
ನೀವಿಂ ಪರಿಕಿಸಿ ನೋಡಿಮೆಂದು ಸೂರ್ಯನೊಡನೆ ಕಯ್ವಾಯ್ಡು ಮಧ್ಯಸ್ಥ 
ರಲ್ಲಿಗೆ ಬರ್ಪಂತೆ ಪೊಳೆವ ಪೊಂಗಾಲಿಗಳಿಂದೊಪ್ಪುವ ರದಂ[ಥಂ3ಗಳಿಂ 
(ಧರ್ಮಾಮೃ. ೮-೧೯೬). [ಕಯ್‌ (ಆ ಕೆಯ್ಮ್‌) + ಪಾಯ್‌, 

ಕಯ್ವಾರ್‌ "ಕೈವಾರ್‌' ನೋ. 

ಕಯ್ಯಾರ "ಕೆಯ್ವಾರೃ? ನೋ. 

ಕಯ್ವಾರಂಗೊಳ್‌ «ಕೈವಾರಂಗೊಳ್‌' ನೋ. 

ಕೆಯ್ವಾರನಾಡು "ಕಯ್ವರನಾಡು' ನೋ. 

ಕಯ್ತಿಡಿ, "ಕೆಯ್ದಿಡಿ' ನೋ. 

ಕಯ್ದಿಡ್ಕಿ "ಕೆಯ್ಸಿಡಿ' ನೋ. 

ಕಂಯ್ವಾಸು "ಕೆಯ್ವಾಸು' ನೋ. 

ಕಯ್ಬೊಯ್‌ "ಕೆಯ್ದೊಯ್‌' ನೋ. 

ಕಯ್ತೋಗು "ಕೆಯ್ಯೋಗು' ನೋ. 

ಕೆಯ್ಸನ್ನೆ "ಕೆಯ್ಬನ್ನೆ? ನೋ, 

ಕಯ್ಸಾರ್‌ "ಕೆಯ್ಸಾರ್‌' ನೋ. 

ಕಯ್ಸು "ಕೆಯ್ಸು' ನೋ. 

ಕಯ್ಸೇರು (ಕ್ರಿ). ಕೈಗೆ ಸಿಕ್ಕು (?): ನೊಟಂಬವಾಡಿಯುಳಿ ಕಯ್ಸೇರೆ 
(ಮೈಆರಿ. ೧೯೪೧, ೪೫-೫ ; 800). [ಕಯ್‌ (೮ ಕೆಯ್ಯ್‌) * ಸೇರ್ಕು ?] 

ಕಯ್ಸೊಪ್ಪು (ನಾ). ಕಹಿಯಾದ ಸೊಪ್ಪು; ಕಹಿ ಮೂಲಿಕೆ (8). 

[ಕಯ್ಯಾ * ಸೊಪ್ಪು] 

ಕಯ್ಸೊಕೆ, ಕಯ್ಬೋಕಿ (ನಾ). - ಕಯ್ದೆಸೊರೆ: ಮಯ್ಬೊಂಕು, ಬಾಯ್ಸವಿ, 

ಕಯ್ದೊರೆ (ಭಾಷಾಭೂ. ೩೨ ಉದಾ). ಕಯ್ಸೋರೆ: (ಕಿ). 
[ಕಯ್ಯ + ಸೊರೈ) 

ಕಯ್ಸೋಗೆ (ನಾ). ಒಂದು ಸ್ಥಳದ ಹೆಸರು: ಕಯ್ಸೋಗೆ ವಡೆಯ 
ಬೆಳ್ಳಜ್ಜರ ರಸವವರ್ನ್ಮ ಗಾಯಿಗ ತಾಗರತಿಯ ಮಹಾಜನಕ್ಕೆ ಸುವರ್ಣ್ನ 
ದನಮಂ ಕೊಟ್ಟು (ಎಕ. vil, ಸೊರಬ. ೫೭೦-೯ ; 951)... [1] 


ಕೆಯ್ಸೋರೆ "ಕಯ್ಸೊರೆ' ನೋ. 


ಕರ, 


೧೫೨೭ ಕರಂಗೊಳ್‌ 


ಕರ್ಕ "ಕರಂ? ನೋ. 

ಕರ್ಮ (ಗು). ಉಗ್ರವಾದ; ತೀವ್ರವಾದ; ಕಟುವಾದ. (ನಾ). 
೨. ಕತ್ತಿ: ಖರ - ಕರ? (ಶಮದ. ೨೫೫ ಪ್ರಯೋ). [ ಸಂ. ಖರ] 

ಕರ್ಕ (ನಾ). ೧. ಕೈ; ಹಸ್ತ: “ಪಾಣಿ ಹಸ್ತಂ ಪಂಚಶಾಖೆ ಕರಮೆನಲು ಕೈ” 


ಕರಂಕ (ನಾ). ೧. ಅಸ್ಥಿ ಪಂಜರ. ೨. ತಲೆಬುರುಡೆ. ೩. ತೆಂಗಿನ 
ಚಿಪ್ಪಿನಿಂದ ಮಾಡಿದ ಪಾತ್ರೆ. ೪. ಭರಣಿ. ೫. ಸಣ್ಣ ಪೆಟ್ಟಗೆ. 
"ಕರೆಂಕವಾಹಿನಿ? ಪರಾ. [Ro.] 

ಕರಂಕವಾಹಿನಿ (ನಾ). ಭರಣಿ ಅಥವಾ ಸಣ್ಣಪೆಟ್ಟಗೆಯನ್ನು 


(ಮಂಗರಾ. ೯೫-೮) ; ನಸುನಕ್ಕು ಪೊಯ್ಕೆ ಕರದಿಂ (ಪಂರಾಮಾ. 
೯-೧೦೪); ಕರದಿ ಕಪ್ಪರವುಂಟು ಹಿರಿದೊಂದು ನಾಡುಂಟು (ಸರ್ವ ಜ್ಞ 
೫೧೦). ೨. ಆನೆಯ ಸೊಂಡಿಲು: ಐರಾವತಕರಲೂನ ಸಲ್ಲಕೀಶಬಳ 
ಮುಮಪ್ಪ ಉದಯಗಿರಿಯಿಂ ಸೊಗಯಿಸುನ (ಪ 0 ಪಭಾ. ೪-೧೮ ವ). | 
೩. ಮೊಳಕೈಯಿಂದ ನಡುಬೆರಳ ತುದಿವರೆಗಿನ ಅಳತೆ; ಮೊಳ. 
೪. ತೆರಗೆ; ಕಂದಾಯ: *ಕರಮೆನಲ್ಕೆ ಸಿದ್ಧಾ ಯಮಕ್ಕುಂ? 
(ಮಂಗರಾ. ೭೯-೭) ; ಅಳಿ ಪರಿಮಳವ ಕೊಂಬಂದದಲೆ ನೀನಾಳ್ವಿಳೆಯ 
ಕರದರ್ಥವನು ತೆಗೆವೈ ಪ್ರಜೆಯ ನೋಯಿಸದೆ (ಕುವ್ಯಾಸ. ೧-೫೩); “.... 
ಒಳ್ಳೆಯ ಜಮಾನು. ಅನುಭವಿಸುವ ಮನುಸ್ಯ ಹೆಚ್ಚಿಗೆ ಕರ ತೆರಲೇಬೇಕು? 
(ಪುನರು. ೩೦೬). ೫. ಕಪ್ಪ; ಕಾಣಿಕೆ: ಭೋಜರಾಜಂಗೆ ಕರಮಂ 
ತೆಜಲೆಂದು ಬಂದ ನಂದಗೋಪನಂ ಕಂಡು (ಜಗವಿ. ೩-೨೨ ವ), 
೬. ಕಿರಣ; ಕಾಂತಿ: ಪರ್ವಿದ ಮರ್ವಾಕ್ಷಣದೊಳೆ ಕಿಡುವಂತೆ ಚಂಡ 
ಕರ ಕರಹತಿಯಿಂ (ಪಂರಾಮಾ. ೧೩-೧೩೦); ತುಜುಗಿ ಕರಂಗಳಂ ಕೆದಕಿ 
ವಕ್ಷದೊಳುಜ್ವಳತಾರಹಾರಂ (ಫಸ್ಪಫು. ೩-೬೪). ೭. ನೀರು. ೮. ಮೋಡ. 
೯. ರಕ್ತ. ೧೦. ಗಾಳಿ. ೧೧. ಎರಡು ಎಂಬುದರ ಸಂಕೇತ: “ಯಮ 
ನಯನ ಕರ್ಣ ಕರ ಪದ ಯಮಳಾಂಭ್ರ . . . ಕಿವಿಗಳೆರೆಡಜ ನಾಮಂ” 
(ವ್ಯವಹಾ. ೯-೨). ೧೨, ಆರು ಎಂಬ ಸಂಖ್ಯೆ: ಕರ [ಪಾಠಾಂ. ಆಜು, 
ಖರ] ಮಾತ್ರೆಗಳಕ್ಕುಮೋಜೆಯೊಳ್‌: (ಛಂದೋಂಟು. ೩-೧೯) ; “ಕರಣಂ 
ಗಳೊಳು ನೃಪಭಾಗದೊಳು ಜಲದೊಳಂಬುಜದೊಳನಿಲನೊಳು ಕೈಗಳೊಳು 
ಕರಮೆನಿಕ್ಕುಂ” (ಮೆಂಗರಾ. ೧೪೮-೪೩); “ಕಿರಣಂ ಹ೬ಲಾಲ ವಾರಿಪ್ರದ 
ಬಲಿ ಪವನಂ ಕೃತ್ಯ ರಾಜರ್ಥಹಸ್ತಂ ಕೆರೆ ಶಬ್ದಂ? (ನಾನಾರ, ೨೦); 
“ರಣಂ ಬಲಿಗಳ ಮೇಘಂ ಮರುತಾರುಣ ಕೃತ್ಯತತಿಗೆ ಕೈಯೆಂ 
ಬೆಂಟುಂ ಕರ ಶಬ್ದಮಕ್ಕು ೫ (ನಾನಾಕಂ. ೫೨). [ಸೆಂ.] 

ಕರೈ (ನಾ). ಅಪಾಯ; ಆಪತ್ತು: ಆರ[ಸ]ನ ಮೆ[ಯ್ಲೆ] ಕರ 
ಮೆಂಬು[ದ]ಂ ಕೇಳ್ದು * ಲ್ಲ ಮುನ್ನೆ ನಿನ್ನು ಕೂಯಾ ತೊಟದು 
ಮೂವತ್ತು ಗಾವುದ * x ೫ ಡೆವಸದೊಳೆಯ್ದಿ ಅರಸನಂ ಜಾಮಿಸಿ ನುರಿ 
ಪುತ್ತಿಟ್ಟುದಂ ಕಣ್ಣು (ಸೌಇಇ. 21-1, ೧೧-೧೬ ; 865). [?) 
ಕರಂ, ಕರ್ಕ, ಕರಮೈ, ಖರ (ಅ). ಹೆಚ್ಚಾಗಿ; ವಿಶೇಷವಾಗಿ; ಬಹಳ 
ವಾಗಿ: *ನಾಡೆಯೆಡೆಯಾವಗಂ ನೆಆ್‌ನೀಡುಂ ಕರಮಾದಮೆಯ್ದೆ 
ನೂಳದು ಪಿರಿದುಂ... ಇವವ್ಮಯದೊಳಧಿಕಾರ್ಥಂ” (ಶಮದ. ೩೦೪); 
ಚಿಂತಿಪಳ್‌ ಕಳವಳಿಪಳ್‌ ಕರಂ ಕಟೀಯೆ ನಂಬಿಪಳ್‌ (ಕಾವ್ಯ ಸಾ. ೯೯೩ 
ಶೂದ್ರಕ); ಒರ್ವರ್‌್‌ ಯಹಿಯರ್‌ ನೀರಟಕ್ಕಿಯಿಂದಂ ಕರಂ ಸೇದೆಗೆಟ್ಟು 
(ನಡ್ಡಾ ರಾ. ೧೦೪-೪); ಎನ್ನಂ ಕರಂ ನಂಬಿದಂಬೆಯೊಳ್‌ (ಪಂಪಭಾ. 
೧-೬೭); ಎನ್ನೆಂ ಕರಂ ಮನ್ನಿಸಿ ಮಾತಾಡಿದಪಂ (ಪಂಚತಂ. ೩೪-೬). 
ಕರೈ: ಅವನಿಪಾಲರು ಕಂಗಳಿಂದವೆ ಕಿವಿಗೆ ಕರವೊಳ್ಳಿದರು (ಕುವ್ಯಾದ್ರೋ. 
೧೮-೨) ;: ಕರ ಭಿನ್ನನಾದನು ತತ್‌ಪ್ರಜಾಕ್ಷೋಭಪ್ರವೃತ್ತಿಯಲಿ (ತೊರರಾ. 
೧-೫-೧೭); ದೋಷಾಕರಂ ಜಡನಾಗಿ ಬೀದಿಯೊಳು ಕರ ಬಳಲಿ (ಭಾವಚಿಂ. | 
೨-೨೮). ಕರಮೆ: ಕೀಚಕಂ ಕಾಮದೇವಂ ಮಾಡಿದ ಯಾಚಕನಂತೆ| 
ಕರಮೆ ನಾಣ್ಗೆಟ್ಟು (ಪಂಪಭಾ. ೮-೫೯ ವ); ಕರಮೆ ಬಣ್ಣಿಸಲೃಜಕಿಯಂ 
ಫಣಿಪತಿ (ಸುಕುಮಾ. ೫-೫೦ ರಗಳೆ); ಸಾಸವೆಗುಡಿದಂತಿರೆ ಕರಮೆ ಮುಗಿ 
ತಳವೆಳಗಾದಂ (ಧರ್ಮವ. ೧-೧೪೩). ಖರೈ: ವೃಜಿನ ಕೇಳ್ಮುಟ್ಟುವುದು 
ಖರ ಹೊಲ್ಲೆಂದನಾ ಯೋಗಿ (ನಿಭಾಗ. ೧೧-೧೪-೧೯). (2) 


ಶಾ 
ಐ 


15 


20 


30 


35 


40 


45 


ತೆಗೆದುಕೊಂಡು ಯಾವಾಗಲೂ ಸಂಗಡ ಇರುವ ಪರಿಚಾರಿಕೆ: 
ಚಿತ್ತದೊಳ್‌ ಕೀಲಿಸೆ ಕಾವನಂಬವಣ ಬಿಣ್ಣಿನೊಳೊಯ್ಯನೆ ಜೋಲ್ಡವೋಲೆ 
ತಾಂಬೂಲಕರಂಕ [ಪಾಠಾಂ. ಡ)ವಾಹಿನಿಯ ಮೇಲೆ ನೆಜಲ್ಲಿರೆ ಬಾಲೆ 
ಲೀಲೆಯಿಂ (ಪಂ ಪಭಾ. ೪-೪೩); ಕೆಲದೊಳಿರ್ದ ಸಖೀ ಕದಂಬದ 
ಮೊಗಮಂ ನೋಡೆ ಸಂತತ ಸನ್ನಿಹಿತೆಯಪ್ಪ ತಾಂಬೂಲಕರೆಂಕವಾಹಿನಿ 
ಮಳರಿಕೆಯೆಂಬಳ್‌ (ಕಾದಂಪೂ. ೩೪೧). 

[ಸೆಂ. ಕರಂಕವಾಹಿನೀ] 


ಕರಂಗಿ (ನಾ). (?) : ಸೂರಿಯಪುಟದೆ ಕರಂಗಿಯ ಮಾಸದ ಭಾರಿಗೆಲಸದ 


ಕಂಚುಕವ ನಾರಿಯರಾ ವೇಳೆಯೊಳು ತೊಟ್ಟು ನಡೆದರು ಮಾರನ ಬಳಗ 
ವೆಂಬಂತೆ (ಜ್ಞಾನಚಂ. ೧೮-೬೦). [?) 


ಕರಂಗು, ಕರಗು (ಕ್ರಿ). ೧. ನೀರಾಗು ; ದ್ರವರೂಪವಾಗು; ಕರಗಿ 


ಹೋಗು: ದಿಶೋತ್ಕರಮನಿತುಂ ಕರಂಗಿ (ಕುಸುಮಾ. ೩-೩೧); ದೃಗು 
ಶಿಖಿಯ ಸೆಕೆಯಿಂ ಜಡೆಗಳೆಡೆವುಡುಪತಿ ಕರಂಗಲು ಒಡನೆ ಸಸಿ ಕರಗಿದಡೆ 
ಸುಧೆ ತಲೆಯಿಂದಿಳಿದು ಪರಿಯೆ (ಬಸಘು. ೧೭-೧೯). ೨. ಕೃಶವಾಗು; 
ಸೊರಗು : ಅತನುಪರಿತಾಪಿತಶರೀರೆನುಮಾಗಿ ಶಂತನು ಕರಂಗೆರ್ದೆಗಿಡೆ 
(ಪಂಪಭಾ. ೧-೭೧ ವ). ಕರೆಗು : ೧. “ಕರಗು - ವಿಲೀನೇ* (ಶಮಧಾ); 
ಭೀಮಸೇನಂ ತನ್ನ ತಲೆಯೊಳಂ ಮೆಯ್ಕೊಳಂ ಕರಗಿ ಸುರಿವರಗಿನುರಿಯ 
ಬಂಬಲ್ಲಳಂ ಪೊಸೆದು (ಪಂಪಭಾ. ೩-೬ ವ) ; ಮಂಜಿನ ಮಳೆಗೆ ಕುಲಗಿರಿ 
ಕರಗುವುದೆ (ಕುವ್ಯಾದ್ರೋ. ೨-೫೪) ; ಬಿಸಿಯಾಗದೆ ಬೆಣ್ಣೆ ಕರಗದು. 
(ಗಾದೆ). ೨. ವಿರಹಾನಳನಿಂ ಬೆಂದು ಕರಗಿ ಕೊರೆಗಿ (ವಡ್ಡಾರಾ. ೬೦-೧೭); 
ಕುಳಾಪವಾದದ ನುಡಿಯೆಯ್ದರೆ ಕರಗಿ ಕೊರಗಿ (ಶಾಂತಿಪು. ೩-೮೦ ವ); 
ತೀಣಿದಿಕ್ಕಿದ ತಳಿರಂತೆ ಕೊಗ್ಗನೆ ಕರಗಿ (ಸುಕಾಮಾ, ೧೨-೨೪ ವ); ಬಂದಹ 
ನೆಂದು ಬಟ್ಟೆಯ ನೋಡಿ ಬಾರದಿದ್ದರೆ ಕರಗಿ ಕೊರೆಗಿದೆನವ್ವಾ (ಮಹಾದೇ. 
ಬ. ೧೪೨-೩೨೩). ೩. ಮಾಯವಾಗು ; ಇಲ್ಲದಾಗು ; ಮರೆಯಾಗು: 
ಮುಗಿಲಂ ಕಂಡು... ಮತ್ತೆ ನೋಟ್ಬನ್ನೆ ಗಂ ಕರಗಿದುದಂ ಕಂಡದುವೆ 
ನಿರ್ವೇಗಕ್ಕೆ ಕಾರಣಮಾಗಿ (ವಡ್ಡಾರಾ. ೧೦೯-೬) ; ಪವನಾಭಿಘಾತದಿಂ 
ದಂಬುವಾಹತತಿ ಕರಗುವಂತೆ ಕರಗುಗು ನಿನ್ನೀ ಸ್ತವಭೇಷಜದಿಂದಘ 
ಕರಗುವುದಲ್ಲೆ (ಜಿನಾಲೆ. ೨೨], ಇಂದು ಕರಗಿದನಾಗಳ್‌ (ದಶಕು. 
೧೦-೬೭) ; ಕಲ್ಪಾಂತದಲಿ ಕರಗಿದ ಧರೆಯನುಡ್ಕರಿಸಿದೆನು ಯಜ್ಞ 
ವರಾಹರೂಪಿನಲಿ (ಕುವ್ಯಾದ್ರೋ, ೩-೭೧). ೪. (ಆಲಂ) ಮರುಕ 
ಗೊಳ್ಳು ; ಮೃದುವಾಗು; ಕನಿಕರಪಡು : ಎರ್ಜಿ ಕರಗಿ ಕೊರಗಿದಂ 
ಧರಣೀಶಂ (ಆದಿಪು, ೪-೬೪) ; ಜೀವ ಕೌರವನಲ್ಲಿ. ಕರೆಗುವುದೇನ 
ಹೇಳುವೆನು (ಕುವ್ಯಾದ್ರೋ. ೧-೨೭) ; ಹೃದಯ ಕರಗುವ ಮಾತನೆಂದುದು 
(ನಳಚ. ೨-೧೭). ೫. ನೀರಾಗಿಸು; ದ್ರವರೂಪಗೊಳಿಸು : ಜಾಯೊಳ 
ಗೆಆಕಿವರರಗನು ಕರಗಿ (ನಿಭಾಗ. ೫-೧೧-೩೫) ; ಒರೆಗಲ್ಲ ರಜವ ಮೇಣ 
ದೊಳೊತ್ತಿ ತೆಗೆದದ ಕರಗಿ ಸುವರ್ಣ ಬಂಡುಗವ ನೆರೆದ ಯಾಚಕರಿಗೆ 
ಹಂಚಿ ಕುಡುವ ಚಿನ್ನವರದರೊಪ್ಪಿದರು ಕಟ್ಟೆಯಲಿ (ಮೋಹತ. ೩-೨೮). 
[ದೇ. ॥ ಶನಿ, ಕರೈ; ಮಲ, ಕರಕ್ಕು ; ತುಳು. ತೆಲು. ಕರಗು] 


ಕರಂಗೊಳ್‌ (ಕ್ರಿ). ಹಿಡಿದುಕೊಳ್ಳು : ಅತ್ವಂ ಬೆರಸು ಕಾರಕ್ಕೆ - ನಟ್ಟ 


ನಡು, ಕಟ್ಟಕಡೆ. ಕಟ್ಟಕಡೆಯ ಪೆರ್ವಟ್ಟಿ ಕರಂಗೊಂಡು [ಪಾಠಾಂ. 
ಕರಂಗೆಂಟು, ಕರಂಗೊಂಟು, ಕಡಂಗೆಂಟು] (ಶಮದ. ನ. ೨೦೪ ಪ್ರಯೋ). 
(ಕರ? + ಕೊಳ್ಳ್‌) 


ಕರಂಜ, 


ಕರಂಜ; (ನಾ). ಒಂದು ಬಗೆಯ ಮರ; ಹುಲಿಗಿಲ ಮರ; “ಹುಲಿ 
ಯುಗುರುಗಿಡ” (ಅಮರ. ಟೀಕೆ): ಮಂದೈಸಿ ನಿಂದ ಕರಂಜದ 
ಪೂಗೊಂಚಲುಗಳುಮಂ (ಕಾದ ೦ ಉ. ೨೬೬); ತಿಳಕ ತಮಾಳ ತಾಳ 
ಸಹಕಾರೆ ಕರಂಜ ಕಡಂಬ ನಿಂಬ ಪಾಟಳ ತರುಸಂಘದಿಂ (ಎಕ. ೪1, 
ಶಿಕಾರಿ. ೨೩೫-೬೫ ; 1207).  ಾ 5 
ಕರಂಜ್ಯ (ನಾ). ಒಂದು ಊರಿನ ಹೆಸರು: ಆಸನ್ತಿ ವಿಷಯೇ ಕರಣ 
ಗ್ರಾಮೇ ಚತುತ್ಸ ೯ವರ್ತ್ತನೀ (ಮೈ ಆರಿ. ೧೯೪೩,೧-೫ ; 500). [?] 4 
ಕರಂಜ್ಯ (ನಾ). rE ಬಗೆಯ ಪಾತ್ರೆ (2): ವೀಳ್ಮವ ನೀಡಿ ಗಿಂಡಿ | 
ಕರಂಜ ಕಾಳಂಜಾಲಿವಟ್ಟಿಲನೂ ಕೂಡಿ ಭಾಷಸ್ಟೊ ತಾಯ ಕಾಡಿ 
ಕೆಡಬಲದಿ (ಬಿಜ್ಜಪು. ತ): ` 10 
ಕರಂಜಕ (ನಾ). ಒಂದು ಬಗೆಯ ಮರ; ಹುಲಿಗಿಲ ಮರ (8). [ಸಂ.] 
ಕರಂಜಿ (ನಾ): - ಕರಂಜಕ : ತದಿಕು ತಂಡಸು ತಡಸು ತಪಸಿ 
ಕ [ಸಾಕಾಂ. ಕು]ರಂಜಿ ಕರ್ಜೂರ (ತೊರರಾ. ೩-೧-೨೬). [ಆ ಕರೆಂಜ] 
ಕರಂಜಿಕಾಯ್‌, ಕರಂಜಿಕಾಯಿ, ಕರಚಿಕಾಯಿ, ಕರಜಿಕಾಯಿ, 
ಕರಜೀಕಾಯಿ, ಕರ್ಚಿಕಾಯಿ, ಕರ್ಜಿಕಾಯಿ, ಖರ್ಜಿಕಾಯಿ |15 
(ನಾ). ೧. ಕರಿದು ಮಾಡುವ ಒಂದು ಬಗೆಯ ಸಿಹಿ ತಿಂಡಿ; 
ಗಿಲಗಂಚಿ (ಉಕ): ಪುರಿಗಡಬು ತರಗು ಚಕ್ಕುಲಿ ಕರಂಜಿಕಾಯತಿ 
ರಸಂ ಚಿಗುಳಿ ಲಡ್ಡುಗೆ (ವೃಷಎ.- ೯-೭೮). ಕರಂಜಿಕಾಯಿ: 
೧. ಚಕ್ಕಲಿ, ಕರಂಜಿಕಾಯಿ . . . ಇವೆಲ್ಲ ಇವೆ ನಮ್ಮ ಮನೆಯಲ್ಲಿ 
(ಕಸಾಚಿ. ೧೧೬). ಶರೆಚಿಕಾಯಿ : ೧. ಗೋದಾವರಿ ಖಾರದ ಕರಚಿ |26 
ಕಾಯನ್ನು ಇತರೆ ಕರಚಿಕಾಯಿಗಳಲ್ಲಿ ಸೇರಿಸಿ ಸಿಟ್ಟಿಗೆ ಹಾಕಿದಳು 
(ಗಂಮಾಯಿ. ೮೭). ಕರಜಿಕಾಯಿ : ೧. ಗಂಡಿನ ಮನೆಗೆ ಕಳುಹಿಸಿ 
ಕೊಡುವ ಚಕ್ಕುಲಿ ಕರಜಿಕಾಯಿಗಳನ್ನು ಕರಿಯುತ್ತ; ಹೆಂಗಸರು ಹಾಡುವ 
ಹಾಡುಗಳು (ಬೆಳುಮ. ೨೨). ೨. (ಕರಾ) ಉತ್ಕುತ್ತೆ : ಕರಜಿಕಾಯಿ 
ಕೊಬರಿ ಜೊತೆಯಾಗಿ ತಿನ್ನಲು ಬಹು ರುಚಿ (ರೂಢಿ). ಕೆರಜೀಕಾಯಿ : |25 
೧. ಚಿಗುಳಿ, ಕಡಬು; ತಂಬಿಟ್ಟು, ಕಡಲೆಯುಂಡಲಿಗೆ, ಕರಜೀಕಾಯಿ 
ಮೊದಲಾದ ಭಕ್ಷಗಳಿಂದಲೂ (ಕೃವಾಸ. ೫) ; ಒಬ್ಬರಿಗೊಬ್ಬರು ಕರಜೀ 
ಕಾಯಿ, ಅನಾರಸ್ಕ ಬೂಂದಿ, ಜಿಲೇಬಿ ಮೊದಲಾದ ಮಧುರಪದಾರ್ಥಗಳ 
ತುತ್ತುಗೆಳನ್ನು ಮಾಡಿ ಬಾಯಲ್ಲಿ ಹಾಕಿದರು (ಮಂಜುಕ. ೬೬). 
ಕರ್ಜಿಕಾಯಿ : ೧. ಸಂಭ್ರಮದಿಂದ ಹೋಳಿಗೆ ಹುಗ್ಗಿ ಕರ್ಚಿಕಾಯಿ [50 
ಕಡಬು ಕಜ್ಜಾಯಗಳನ್ನು ಮಾಡಿದ ವಾಸನೆಯ ತಿಳಿದು (ಕೃಷಿಪ್ರ. ೧೧). 
ಕರ್ಜಿಕಾಯಿ: ೧. ತರಗು ಚಕ್ಕುಲಿ ಕರ್ಜಿಕಾಯ£ಯಿ]ಗಳ ಕರಕೆ 
ಬಾಯ್ಲನುವರಿಸಿ ಕೊಡಲಾರ್ಗೆಂದು ಮರುಗಿದಳು (ಜಿ ರಾಮಾ. ೪-೩೧). 
ಖರ್ಜಿಕಾಯಿ : ೩. (ಆಲಂ) ಹುರುಳಿಲ್ಲದವನು; ಹೇಡಿ: ಅಯ್ಕೋ 
ಬಡಾಯಿಗಾರ ಕೊನೆಗೂ ಇಷ್ಟೇನೆ? ನೀನೊಬ್ಬ ಖರ್ಜಿಕಾಯಿ]35 
(ಮಲ್ಲಿ. ೨೦೬). "ಕರಂಜಿಗೈ? ಪರಾ. 
[ಕರಂಜೈ 4 ಕಾಯ್ಕ್‌. / ತೆಲು. ಕರ್ಜಕಾಯ] 
ಕರಂಜಿಕಾಯಿ "ಕರಂಜಿಕಾಯ್‌' ನೋ. 
ಕರಂಜಿಕೆ, ಕರಂಜಿಗ್ನೆ (ನಾ). ಉಪ್ಪಿನಕಾಯಿ ಹಾಕುವ ಒಂದು 
ಬಗೆಯ ಹುಳಿಕಾಯಿ; ಕರೆಂಡೆಕಾಯಿ: ಕಮ್ಮಿಪ್ಪ ಸುಭದ್ರೆ|40 
ಮಾಮಿಡಿ ಕರಂಜಿಕೆ [ಪಾಠಾಂ. ಡಿಕೆ]ಯಂಬಟಿ ನಿಂಬೆ ನೆಲ್ಲಿಗಾಯ್‌ 
ಕಪ್ಪುರಗಂಪನೊಪ್ಪಿಸುತುಮಿರ್ಪ.. . ಉಪ್ಪಿನಕಾಯ್ಗಳಂ (ಲೀ ಲಾವ. 
೫-೭೧). ಕರಂಜಿಗೆ, : ನೆಲ್ಲಿ ಹಿಪ್ಪಲಿ ಕರಂಜಿಗೆ [ನಾಕಾ. ಜೀರಿಗೆ] 
ಬೆಲ್ಲವುದಿ ಬೆಲ್ಲವತ್ತ ಮಾಗುಳಿ ಬಿದಿರಕಳಿಲೆ.... ಕಾಯ್ಗಳಿಂದ 
ಸಮೆದೊಪ್ಪೆ ವುಪ್ಟಿನಕಾಯ್ಗಳಂ ಮಾಳ್ಪುದು (ಸೂಪಶಾ. ೩-೧೬). 45 
[ಆ ಕರಂಡೆ] 


೧೫೬೨೮ 


ಕರಂಡಕೆ 


ಕರಂಜಿಗ್ಗೆ "ಕರಂಜಿಕೆ' ನೋ. 

ಕರಂಜಿಗೈ, ಕರಜಿಗೆ (ನಾ). - ಕರಂಜಿಕಾಯ್‌ : ಸವೆದ ಗೋದುವೆಯ 
ಬಟ್ಟಂ ಸಣ್ಣ ಸಿಬೆಲೆಗಳ ಸವನಾಗಿ ಹಪ್ಪಳದಗಲದಲ್ಲಿ ಲಕೆಯಿಆ್‌ದು 
ಅವಕೆ ಹುರದೆಳ್ಳು ಸಕ್ಕರೆಯಿಕ್ಕಿ ಒಂದನಿಮ್ಮಡಿಸಿ ತುಪ್ಪದೊಳಗಡಲು 
ಅವು ಕ[ಪಾಳಾಂ. ಗ]ರಂಜಿಗೆಯಾದವು (ಸೂಪಶಾ. ೧-೪೪). ಕರೆಜಿಗೆ: 
ಕರಜಿಗೆಯ ಕಾಯಿ ದೋಸೆಗಳ ಹಸನಂ ಪುರೋಹಿತರೆ ಚನ್ನಾಗಿ ಸವಿ 
ಸವಿದು ನೋಡಿ (ಸಮ್ಯಕೌ. ೭-೨೭). 

[ಕರಂಜೈ + -ಗೈ. / ಮರಾ. ಕರಂಜೀ] 

ಕರಂಜಿಗ್ಯೆ (ನಾ). ಒಂದು ಊರಿನ ಹೆಸರು: ಕರಂಜಿಗೆಯ ಶ್ರೀ 
ಸಿದ್ಧಗಜ್ಜೇಶ್ವರ ದೇವರಂಗಭೋಗಕ್ಕಂ ನಿನೇದ್ಮಕ್ಕಂ (ಎಇ. XXVII, 
೧೫-೪೦ ; 1114). (2) 

ಕರಂಟ, ಕರಟ್ಟ, ಗರಟಿ, ಗೆರಟಿ (ನಾ). ೧.ತೆಂಗಿನ ಚಿಪ್ಪು; ಚೊಟ್ಟಿ; 
ಪರಟಿ: ಸಜ್ಜಕಮಂ ತುಜುಂಬಿ ಮೊಲೆಗಳ್ಳೆ ಕರಂಟಿನುನಿಕ್ಕಿ ಕಟ್ಟ 
ಸತ್ಯಜ್ಜಳಮಂ ವಿಲೋಚನಯುಗಕ್ಕಿರೆದೂಡಿ . , . ವೃದ್ಧೆ ನಾರಯೋಷಿ 
ಜ್ಞ್ವನಮೊಪ್ಪಿತಲ್ಲಿ ವಿಟರಂ ಕರೆಯುತ್ತೆ (ಉದ್ಭಟ. ೧೦-೭೧). ಕ ರಟ್ಟ: 
೧. ಮಾರುಡದ ಕರಟದೊಳ್‌ ಸಂಚಾರಿಸಿ ಸುಟ್ಟು (ಲೋಕೋಪ. ೭-೬೩); 
ತೆಂಗಿನ ಕರಟಿದೊಳಗೆ ಕಿಜುವೆರಲ ಗಾತ್ರದ ವೆಜ್ಜವಂ ಮಾಡಿ (ಸೂಪಶಾ. 
೧-೫೬); ಕೊಬ್ಬರಿಗೆ ಸಲ್ಲಬೇಕಾದ ಗಮನವನ್ನು ಕರಟಿಕ್ಕೆ ಸಲ್ಲಿಸಬೇಕಾಗಿದೆ 
(ಸಾಹಿಶ. ೫೫). ೨. ರಾಟಿಯಲ್ಲಿ ಕದಿರು ಹಿಡಿಯುವುದಕ್ಕಾಗಿ 
ಮಾಡಿದ ಚಿನ್ಪಿನ` ಹಿಡಿಕೆ: ತನ್ನ ಮನಕ್ಕೆ ಬಂದಂತೆ ನೆಗಟುತ್ತುಂ 
ಕರಟದ ಕದಿರಂತೆ ಶಿಜ್ಹನೆ ತಿರುಗುತ್ತುಂ (ಧರ್ಮಾ ಮೃ. ೨-೧೧೨). 
ಗರಟಿ: ೧. ಜೋಕೆಯಾಗಾದಕೊಳ್ಳಿತು ಪಾಲು ಮುಂಡೆಯಂದರೆ 
ಗರಟಿ ನಿನಗೆಂಬರು (ತುರಂಗ. ೪-೫); ಹಗಲೆಲ್ಲ ಗರಟಿ ಹೆರೆಯುವುದಷ್ಟೆ 
ಕೆಲಸ ಅಂತೆ ತಿಳಿದಿರಾ? (ಅನಾಥೆ. ೩೧). ಗೆರಹೆ: ೧. ಮರದ ಅಥವಾ 
ತೆಂಗಿನ ಗೆರಟಿಯ ಸೌಟುಗಳೂ ಉಪಯೊ ಗ ಕೈ ಬೀಳುತ್ತವೆ 
(ಅಡುಸೌ. ೩೩) ; ತೊಟ್ಟಿನಿಂದ ಬರುವ ಮೇಣವನ್ನೆಲ್ಲ ಒಂದು ಗೆರಟಿ 
ಯಲ್ಲಿ ಸಂಗ್ರಹಿಸಿ ಕೊಂಡನು (ಈಕಥೆ. ೫೨); ಗುಡ್ಡಗುಡ್ಡಕ್ಕೆ ಬೆಂಕಿ 
ಹಾಕಿ ತೂತು ಗೆರಟೀಲಿ ನೀರು ಹೊಯ್ದರು (ಗಾದೆ). 

[?. ! ಮರಾ. ಕರಟೀ, ಕರಂಟೀ. / ಸಂ. ಕರೋಟಿ, ಕರೋಟೀ- 

ತಲೆಬುರುಡೆ, ಬಟ್ಟಿ ಲು] 

ಕರಂಡ (ನಾ). ೧. ಮುಚ್ಚಳವಿರುವ ಸಣ್ಣಪಾತ್ರೆ ; ಭರಣಿ; ಕರಡಿಗೆ: 
ತಿಗುರನಿಕ್ಕುವ ಲೇಪಿಸುವ ತಟ್ಟಿಗಳ ತಿಲಕಾಂಜನ ಕರಂಡದ... ಸಾದು 
ಜವಾದಿಗಳ ಸಿಂಪುಗಳಿನೆಸೆದುದು (ಬಸಪು. ೧೨-೧೧). ೨. ಬಿದಿರಿನಿಂದ 
ಹೆಣೆದ ಬುಟ್ಟಿ : ಕಾಚಕ್ಕಿಚ್ಚಿಗಂಜಿದಾತಂ ` ಫೆರ್ಮಡುವಂ ಪೊಕ್ಳ್ಕೊಡೆ 
ಬಾಟ್ಗುಮುದ್ಧತಿಯಿಂ ಕರಂಡಮಂ ಪೊಳ್ಳ್ಕೊ ಡೆ ಕಲಮುಅಕಿಯಾಗಿ 
ಬೇಗುಂ (ಧರ್ಮಾಮೃ. ೧೧-೪೬).; ಕಸ್ತೂರಿಯ ಕರ್ಪೂರದ ಕಮ್ಮೆಣ್ಣೆಯ 
ಕಾನಿಗಪ್ಪಡದ ಕರಂಡಮಂ ಕೈಯೊಳ್ಳೊಂಡು (ರಾಮಾಶ್ವ. ೨೯-೧೮). 
೩. ಓಂದು ಜಾತಿಯ ಗಿಡ. "ಕರಂಡಹಣ್ಣಿನಗಿಡ > ಫರಾ. 

(Aೆಂ.] 

ಕರಂಡಕ (ನಾ). - ಕರಂಡ೧: ಸಕಳ ವಿದ್ಮಾರತ್ನ ಶುಂಭತ್ಯೃರಂಡಕಮಂ 
ಕಂಡೆಂ (ಸುಕುಮಾ. ೩-೨೧) ; ಪ್ರಭಾಮಂಡಲಂ ಮನಃ ಕರಂಡಕದೊಳಾ 
ಕನ್ಮಾರತ್ನ್ನಮಂ ತಳೆದು (ಪಂರಾಮಾ. ೬-೮ ವ); ಚೆಂದಳಿರ ಕರಂಡ 
ಕಮರವಿಂದದಳ ಸ್ಫುಓಕೆ ಕದಳಿಯೆಲೆನಡಲಿಗೆ ಚಿಲ್ವೊಂದಿರೆ (ರಾಜಶೇ. 
೧೦-೩೪) ; ಅವರೆಲ್ಲ. . . ಕೈಯಲ್ಲಿ ಕುಸುರೆಳ್ಳಿನ ಕರಂಡಕವನ್ನು 
ಹಿಡಿದುಕೊಂಡು ಅತ್ತಿತ್ತ ಹಾರಾಡಿದರು (ರಂಗರೊಳ. ೧೧೪). 


[ಸಂ.1 


ಕರಂಡಣಗೆ 


ಕರಂಡಗೆ, ಕರಡಗೆ (ನಾ). ೧. - ಕರೆಂಡ ೧: ಭೂವನಿತೆಯ ಕರ್ಪುರದ 
ಕರಂಡಗೆ,,. ಪೊಸವೇಟದಿರ್ಕೆ ಸಯ್ಬಿನ ತಾಣಂ (ಶಾಂತಿಪು. ೯-೧೩೯); 
ಕಪ್ಪುರದ ಕರಣ್ಣಗೆಗೆಣೆಯಪ್ಪ ಸಭಾಮಂಟಪ[ಕೈೈ] (ಸೌಇಇ. 20-೬1, 
೪೫-೪೨ ; 980). ೨. ೬ ಕರಂಡ ೨: ತುದಿ ಕಂಬಿಯೊಳು ಕರೆಂಡಗೆಯ 


ನೊಲಿದಳವಡಿಸಿ ಸದಮಳಂ ನಡೆದಂ (ಬಸರ. ೩-೧೧) ; ತತ್ಕರಂಡಗೆ 5 


ಯಿಂದಲೊಂದರಲು ನೆಲಕೆ ಬೀಳೆ (ವೀಶೈಪು. ೨-೬-೫). ಕರಡಣಗೆ: 
೧. ತುಂಬಿದ ಕರಡಗೆಗಳ ಲೋಲಪುತ್ರರಿಗೆ ನೀಡಿದನು (ಭರಚ. ೨೭-೯೮). 
೨. ಹೂವ ಕೊಯ್ಯ ಹೋಗಿ ಕರಡಗೆಯ ಮಣಜಗಿದೆ (ಅವಚಂ. 
೧೯೩-೮೭೦) ; ಬಾಸಣಿಸಿದಗ್ಭ ವಣೆ ಕಯ್ಯ ಕರಡಗೆಯೆಸೆಯೆ (ಕಣ್ಣ ರ. 
ದೇ. ೧೬೬-೧೬). [< ಸೆಂ. ಕರಂಡಕ] 

ಕರಂಡಹಣ್ಣಿನಗಿಡ (ನಾ). ಒಂದು ಬಗೆಯ ಗಿಡ: ಕರಂಡಹಣ್ಣಿನ 
ಗಿಡ,: ಕಬಳಿಗಿಡೆ, ಕಳಾಗಿಡ, ದೊಡ್ಡ ಕಾವಲಿ, ಹೆಣ್ಜಾರಿಗೆ (ಮೈ ಗಿ. 
೧೮-೩೨೨), [ಕರಂಡ-- ಹಣ್ಣ್ಯು (ಆ ಪಣ್‌) + ಗಿಡ (ಆ ಗಿಡು)] 

ಕರಂಡಿಕೆ (ನಾ). ಚಿಕ್ಕ ಭರಣಿ; ಸಂಪುಟ: ಗುಟ್ಟನ ಸಂಗತಿಗೆದೆಯೆ 
ಕರಂಡಿಕೆ ಮುಚ್ಚಿದ ತುಟಿ ಬೀಗವದಕೆ (ಇಂಚಾಪ. ೨೦೬-೧೭). 

[ಸೆಂ. ಕರಂಡಿಕಾ] 

ಕರಂಡಿಗೆ, ಕರಡಿಕೆ, ಕರಡಿಗೆ (ನಾ). ೧. - ಕರಂಡಿಕೆ : ಹಿತ್ತಾಳೆಯ 
ಕರೆಂಡಿಗೆಯೊಂದನ್ನು ತೆರೆದು ನೋಡಿದಾಗ (ಆಬೋಲೀ. ೬೭). ಕರಡಿಕೆ; 
೧. ಒಳಕರೆಡಿಕೆಯಲ್ಲಿ ಚಿನ್ನದ ಉಂಗುರವಿದೆ (ಕಾವೇರಿ. ೨೦೪). 
ಕರಡಿಗೆ: ೧. ಪಚ್ಚೆಯ `ಕರಡಿಗೆಗಳೊಳಂ ಶೀವಿದ . . . ಸುಗಂಧ 
ವಸ್ತುಸಂದೋಹಮಂ (ಜ ಗವಿ. ೬-೧೮ ವ); ಚಾರುಚಂದ್ರೋಪಲದ 
ಕರಡಿಗೆಯೊಳಾ ನಿಶಾನಾರಿ ನೀಲದ ಹಾರಮಂ ಬಯ್ವಿದಳೊ (ಹ ಚ ಕಾ. 


೧೫೨೯ 


೩-೮೭). ೨. ಬಿದಿರಿನಿಂದ ಹೆಣೆದ ಬುಟ್ಟಿ: ನಸುಕಿನಲ್ಲಿಯೇ ನಾನು | 


ಕರಡಿಗೆ ತುಂಬ ಹೂ ತಂದು ಇಡುತ್ತಿದ್ದೆ (ಶ್ಯಾಮತಾ. ೨೯). ೩. ವೀರ 
ಶೈವರು ಕೊರಳಿನಲ್ಲಿ ಧರಿಸುವ ಲಿಂಗದ ಪೆಟ್ಟಿಗೆ; “ಚೌಕ್ಕ 
ಲಿಂಗದಕಾಯಿ ಅಥವಾ ನಾಗವತ್ತಿಗೆ - ಇಷ್ಟಲಿಂಗವನ್ನು ಇಡುವ 
ಭರಣಿ” (ಶರಸಾ. ೨೪-೭): ಕರಡಿಗೆ ಬಿಟ್ಟು ಶಿವಪೂಜೆಗೆ ಹೋದಂತೆ 
(ಗಾದೆ). [೮ ಸಂ. ಕರಂಡಿಕಾ] 

ಕೆರಂಡೆ (ನಾ). ಉಪ್ಪಿನ ಕಾಯಿಗೆ ಬಳಸುವ ಒಂದು ಬಗೆಯ ಹುಳಿ 
ಕಾಯನ್ನು ಬಿಡುವ ಗಿಡ; ಕರಂಜಿಕೆ: ಜೋಡು ಕಡಲೆಸೊಪ್ಪ, 
ಕರಂಡೆ, ಮುಂಡಿಗಿಡ (ಮೈಔಗಿ, ೭೧-೧೪೬೦). ಆ 

[ದೇ. 1 ತಮಿ. ಕರಣ್ಮೈ ; ತುಳು. ಕರಂಡೆ. / ಹಿಂ. ಕರವಂದ] 

ಕೆರಂದಿಗೆ (ನಾ). ಒಂದು ಊರಿನ ಹೆಸರು : ಕರನ್ತಿಗೆ ನಾನುಗ್ರಾಮ 
(ಮೇ) ಪಶ್ಚಿಮಸ್ಕಾಂ ದಿಶಿ (ಇಆ. ೪೫], '೨೧೩-೭೫ ; ಸು. 10ನೆಯ ಶತ); 
ಬಳಿಯ ಬಾಡಂ ಕರಂದಿಗೆಯಂ ರಾಯಮುರಾರಿ (ಬೊಂಕಶಾ. ೧೯೪೧, 
ಜತ್‌. ೧೦೮-೫೦ ; 1100). [1] 

ಕರಂದಿವಾಡ (ನಾ). ಒಂದು ಪ್ರಜೀಶದ' ಹೆಸರು : ಕೊಪ್ಪರೆ ಪಂಚಶತ 
ಭುಕ್ಕನ್ಹರ್ಗ್ಗೃತ ಕರಂದಿವ(? ನಾ)ಡೇ ಜಫಿ(?) ತ (?) ದೇಉಲವಾಡ 
ನಾಮಗ್ರಾಮಃ (ಇಆ. X1, ೧೧೨-೩೨; 754). 

[ಕರಂದ್ಯಿ * ವಾಡ] 

ಕರಂಪು "ಕರಂಬ್ಮು' ನೋ. 

ಕರಂಬ್ಮ (ನಾ). ಸಸ್ಯದ ದೇಟು, ಕಾವು: 4ಕದಂಬ- ಕರಂಬ” 
(ಶಮದ. ೨೬೭ ಪ್ರಯೋ); *ಕರಂಬಮೆಂದು ಹಸುರೆ ಶಾಕದ ಕಾವು” 
(ಶಮದ. ನ. ೨೮ಗಿ ಪ್ರಯೋ). [1]: 

ಕರಂಬ್ಯ (ಗು). ಬೆರಸಿದ; ಮಿಶ್ರವಾದ. "ಕರಂಬವಾಸಿಗ' ಪರಾ. 

[ಸಂ. ಕರೆಂಬ, ಕರಂಭ] 


80 


40 


45 


ಕರಕಕಾಯಿ 


ಕರಂಬವಾಸಿಗ (ನಾ). ಬಗೆಬಗೆಯ ಹೊವುಗಳಿಂದ ಕಟ್ಟಿದ ದಂಡೆ, 
--ಬಾಸಿಂಗ; ಬೆರಕೆಗಂಸಿನ ಬಾಸಿಗ : ಒಯ್ಯರಮಾದುದಾಯ್ಡು 
ಕಟ್ಟದ ಕರಂಬವಾಸಿಗದ ಕುಸುಮವಿಸರೆದ ಪಸರೆಂ (ಅನಂಪು. ೪-೭). 

[ಕರಂಬ್ಯ + ಬಾಸಿಗ] 

ಕರಂಜಿಡಿ (ಕ್ರಿ). ೧. ಕೈಹಿಡಿ. ೨. ಮದುವೆಯಾಗು ; ಪಾಣಿಗ್ರಹಣ 
ಮಾಡು: ಕಡುಚೆಲುವೊಸ್ಟೆ ಸಾರ್ದ ಪೊಸನೆಣ್ಣಿದನಾರಯೆ ಮುನ್ನಮೇಂ 
ಕರೆಂಬಿಡಿದೆನೊ ಮೇಣ್‌ ಕರಂಬಿಡಿಯೆನೋ ಎನುತಂ ಮನದಲ್ಲಿ 
ನಿರ್ಣಯಂಬಡೆಯದೆ (ಶಾಕುಂತ. ೬೭-೧೧೯). [ಕರ್ಕ + ಪಿಡಿ] 

ಕರಂಬ್ಮು (ನಾ). ಸಾಗುವಳಿ ಮಾಡದ ಭೂಮಿ ; ಸಾಗುವಳಿಯಾಗ 
ದಿರುವ ನೆಲ: ಕರೆಂಬಂ ಮತ್ತ ರಾಜುಮಂ ಕೊಟು ನಿಜಿಸಿದಳೀ ಶಾಸನ 
ಗೆಂಭ(ಎಇ.1%, ೨೬೯-೮೬ ; 1117); ತೆಂಕಲೆರೆಯ ಮತ್ತರ್ನ್ನಾಲುಕುಂ 
'ಕರಂಬಂ ಮ[ತ್ತ] ರಾಳುಮಂ ಕೊಟ್ಟು (ಕಇಆ. ೮೨-೧೫-೮೬ ; 1117). 

[ಜೀ. ॥ ತಮಿ. ಕರಮ್ಬೂ] 

ಕರಂಬ್ಕು, ಕರಂಪು (ನಾ). ಸುಟ್ಟವಾಸನೆ; ಕೆಟ್ಟವಾಸನೆ (?): 
ಜಾಜ್ವಲ್ಯಜ್ವಲನ ಕುಂಡಗಳುಂ ಕರಂಬುನಾರ್ಪ ಕರೆಂಬುಮಂ ಕಂಡು 
(ಮಹಾನೇ. ೬-೧೧೮ ವ), ಕರಂಪು: ನಿಜ ಖಳ್ಗಕಾಳಿ ಕೈಮಿಕ್ಕುದು 
ತೇಜವಾಂ ಬಿರುದನೆಂಬನ ಮಾಸೆ ಕರಂಪುನಾರ್ಪಿನಂ ವೊಕ್ಕಳವಾಯ್ತು 
ರಾಜಗುಣವೀಕ್ರಿಸಲೀ ಕಲಿವಿಷ್ಣುಭೂಪನೊಳ್‌' (ಎಕ. ೪, ಬೇಲೂರು. 
೧೭೧-೧೯ ; 1160). [?] 

ಕರಂಭ (ನಾ). ಒಂದು ಬಗೆಯ ತಿಂಡಿ, ಖಾದ್ಯ; “ಮೊಸರಿನಲ್ಲಿ 
ಕಲಸಿದ ಹುರಿಹಿಟ್ಟು” (ಅಮರ. ಟೀಕೆ): *ಕರಂಭಃ, ದಧಿಸಕ್ತುಃ ಈ 
೨ ಮೊಸರೊಳ್‌ ಕಲಸಿದ ಸತ್ತುಗಂ” (ಹಲಾಯು. ೫೩-೧೬೬). 

[ಸಂ.] 

ಕೆರಂಭಕ (ನಾ). - ಕರಂಭ. [ಸೆಂ.] 

ಕರಂಭತ್ತ (ನಾ). ಕರಗಸ; ಗರಗಸ: ಕಡನಮಾರ್ತ್ರಣ್ಣಂ ಮಣ್ಣ 
ಲೀಕಕುಮರ ಜಗದಳನರಿಮಂಣ್ಣಲೀಕ ಕುಮರ ತಲೆಯ ಕರ[೦ಭ]ತ್ತ 
(0) ನೀವರದೇವ (ಕಇ. 11, ೭-೧೬; 1030). 

[ ಪ್ರಾ. ಕರಪತ್ತ. / ಸಂ. ಕರೆಪತ್ರ] 

ಕರಕ (ನಾ). ೧. ಕಮಂಡಲು; ಜಲಪಾತ್ರೆ: ಕರಕಧಾರೆಕನಾಗಿ ಯಕ್ಷ 
ಮಾಲಿಕನಾಗಿ ನಿರುತಮುಂ ರತಿಮುಕ್ತನಾಗಿ ನಿಶ್ಚಲನಾಗಿ ಎ ಹೇಮ 
ಕೂಟಾಚಲಂ ಕಣ್ಣೆ ಸೆದುದು (ಚಿಬಪು” ೩೪-೧೪); ಸ್ಥವಿರನು [ಒಂದು] 
ಧರ್ಮ ಕರಕದಲ್ಲಿ ನೀರು ಹಿಡಿದುಕೊಂಡು (ಬುದ್ಧಪ. ೯೩ ಮಿಲಿಂದ). 
೨. ಆಲಿಕಲ್ಲು; ಆಣಿಕಲ್ಲು: “ಕರಕ, ಘನೋಪಳಃ- ಈ ೨ ಆಲಿಕಲ್‌? 
(ಹ ಲಾಯು. ೧೧-೫೯); ಕಾರಮುಗಿಲ್‌ ನೀರ್ಮೊಗೆಯಲ್‌' ವಾರಿಧಿ 
ಯೆಂಡೆಅಗಿ ಸುರಿವ ಕರಕಂಗಳವೊಲ್‌ (ಚಂ ದ್ರ ಫು. ೧೦-೫೧); ಕುಡು 
ಮಿಂಚಂ ಕುಡುದಾಡೆಯೊಳ್‌ .. . ಕರಕಮಂ ಚಂಚತ್ತುಪಾರೆಂಗ 
ಳೊಳ್‌ ಪಡೆದು (ದಶಕು. ೯-೨೫) ; ಸಲಿಲದೊಳ್‌ ಕರಕ ಕಟ್ಟಿನೆ ಕರಗು 
ವಂತೆ (ಮದೇಪು. ೩೩-೩೮). ೩: ದಾಳಿಂಬ; ದಾಡಿಮ: ಕರಕದ 
ಬಿತ್ತಿನ ಸಾಲೆ ಕೆಂಬಲ್ಲಾಗೆ ಮಟಕಿದುಂಬಿ ಕುಂತಳವಾಗೆ (ಜ್ಞಾನ ಚಂ. 
೨೫-೩೭). ೪, ಕಾಡು; ಅರಣ್ಯ. ೫. ಅಳಲೆಯ ಮರ. ೬. ಪಕ್ಷಿಯೆ 
ಗೂಡು. ೭. ಕರಗ; ನೀರು ತುಂಬುವ ಕೊಡ: *ನೀಡ ಕಮಂಡ 
ಲಾಭಯ ಘನೋಪಲಮುಂ ಕರೆಗಂ ವನಾಂತರಂ ದಾಡಿಮಮಿಂತಿವೈದೆ 
ಕರಕಾಹ್ವಯಂ (ನಾನಾರ, ೫೧). [ಸಂ.] 

ಕರಕಕಾಯಿ (ನಾ). ಅಳಿಲೆ ಕಾಯಿ: ಕರಕಕಾಯಿ, ಉಸಿರಿಕಾಯಿ 
ಇದೆ ಸರಿಮಾಡಿ (ವಿವೈವಿ. ೩೪). 

[ಕರಕ + ಕಾಯ್ಕಿ (ನ ಕಾರ್ಕ್‌) 


ಕರಕಟಗ 


ಕರಕಟಿಗ (ನಾ). ಬಟ್ಟೆಯ ಮೂಟಿ (9): ಪಟಳಕ್ಕೆ ಪುಟದೆಲುಂ 
ಭಣ್ನಯಂ [೯೫] ಕ್ಕೆ ದೆಜುಂ ಗೋಣಿಯುಂ ಕರಳಬಿಗ ೧೬ ಸೀರೆಯುಂ 
(ಸೌಇಇ. XX, ೨೮೩-೧೦ ; 1017). [?] 
ಕರಕಟ್ಟು (ನಾ). ಕಟ್ಟುಪಾಡು; ವಿಧಿವಿಧಾನ (?): ನಂದಿಮುಖ 
ದಲಿ ದ್ವಿಜ ವಸಿಷ್ಕನು ಮಿಂದು ಪರ್ಜನ್ಯಾಂಗಹೋಮವ ಸಂದ ಕರ 
ಕಟ್ಟುಗಳ ಮೇಳವಿಸಿರುತ ಕೇಳಿದನು (ಸಂಭಪ. ೨೫-೨೨). 
(ಕರ? + ಕಟ್ಟು] 


ಕರಕದರಿ (ನಾ). ಜೋಗೇರರಲ್ಲಿ ಒಂದು ಒಳಪಂಗಡ: ಜೋಗೇರು; 


ಅಥವಾ ಬಾಳಸಂತೋಷರು :- ಇವರು ಮನೆಯಲ್ಲಿ ಮರಾರೀ ಭಾಷೆ 
ಯೆನ್ನಾಡುತ್ತಾರೆ. ಇವರೊಳಗೆ ಹತ್ತುವೊಳಜಾತಿಗಳಿರುತ್ತವೆ. ಅವು 
ಹ್ಮಾಗಂದೆಕೆ - ೧. ಬಾಬನಿ ... ೫. ಕರಕದರಿ (ಕಭಾಗೆ. ೨೧೧). [7] 

ಕರಕನ್ನ (ನಾ). ಕರಿಕಾದ ಅನ್ನ; ಹೊತ್ತಿ ಕಪ್ಪಾದ ಅನ್ನ: ಮಗುವಿಗೆ 
ಕರಕನ್ನ ಹೊಲ್ಲ (ಸರ್ವಜ್ಞ. ೧೨೮೯) ; ಇರಲೆನೆಗೆ ಕರೆಳನ್ನ ಉಣ್ಣಲು 
(ಕಎಪು. ೧-೩). [ಕರಕು (ಆ ಕರಿಂಕು) + ಅನ್ನೈ) 

ಕರಕರ, ಕರಕರಿ, ಕರೆಕರೆ, ಕರೆಕರೆ (ನಾ). ೧. ಅಗಿಯುವಾಗ 
ಆಗುವ ಹಲ್ಲಿನ ಶಬ್ದ; ಕೊಯ್ಯುವಾಗ ಇಲ್ಲವೇ ಕತ್ತರಿಸುವಾಗ 
ಉಂಟಾಗುವ ಶಬ್ದ; ಹುರುಬರಕಾದ ವಸ್ತು ಕೆರೆಯುವ ಶಬ್ದ: 
ಸಿಕ್ಕಿದುದನ್ನೆಲ್ಲಾ ಕರಕರ ತಿಂದು ಹಾಕುತ್ತಾನೆ (ರೂಢಿ); ಕಟುಕನಂತೆ 
ಆದರ ಕತ್ತನ್ನು ಕರಳೆರ ಕೊಯ್ದನು (ರೂಢಿ). ಲೇಖನಿಯ ಮುಳ್ಳು ಕರ 
ಕರ ಶಬ್ದಮಾಡುತ್ತಿದೆ (ರೂಢಿ). ೨. ಹಿಂಸೆ; ಕಿರುಕುಳ; ಕಾಟ; 
ನೀಡೆ: ಕರಕರದ ನುಡಿಯನಾಲಿಸಿದನಾತುರದಿಂದ ಕರಗಿತತಿಥೈರ್ಯ 
(ವೆಂಕಾರಾ. ೨-೮-೧೧). ಕರಕರಿ: ೨. ಹರಕದಾಸ ನಾನು ಕರಕರಿಯನು 
ಮಾಡಿ ಪರರ ಪೀಡಿಸಿ ಉದರವೊರೆವ ದಾಸನು ನಾನು (ನೋಕ್ಷದೀ. 
೭೪-೨); ಕಪ್ಪು ಹೆಂಡತಿಯಂತ ಕರಕರಿ ಮಾಡಬ್ಮಾಡ (ಗರತಿ. ೧೨೮). 
ಕರಕರೆ: ೨. ಕರಕರೆ ಸಂಸಾರವ ನೀಗುವವರಾಗಿ (ಪುರಂದ. ೧-೭೯-೯); 
ಕರೆದ ಮೇಲವರಿತ್ತ ಬಾರದರೆಮಗೆ ಕರಕರೆಯೆನೆ ನಕ್ಕರೆಲ್ಲ (ಭರಚ. 
೪-೨೬); ಕರೆಕರೆಯೇಕೆ ಸಾಕು ಚಿಕದೇನನೃಪಾಲಕನೊಲ್ಮೆನೆತ್ತಂ 
(ಅಪ್ರಕಿ. ೨೩-೪); ಕಿವಿ ತುಂಬ ಕೆರಕರೆಯಾದರೆ ... ಜಪವನ್ನಾದರೂ 
ಮಾಡಬೇಕು ಅಂದರೆ ಹೇಗೆ? (ಸರಸ. ೧೧); ಕರಕರೇ ಡೇವರಿಗೆ ಕಾಯಿ 
ಬಾಳೇಹಣ್ಣು (ಗಾದೆ). ಕರೆಕರೆ: ೨. ನಾರಾಯಣನ ಮಾಯೆಯ 
ಕರೆಕರೆಗೆ ಶಿಲುಕಿದೆನು ಶಿನಶಿವ (ನಿಭಾಗ. ೧೧-೧೫-೮); ವಿರೆಹದಿ 
ನೊಂದವಳ ಕರೆಕರೆಗೆ ಗುಜಕಿಮಾಡದಿರು (ನಳಚ. ೨-೩೯). 

(ದೇ, ॥ ತಮಿ. ಕರಕರ; ತುಳು. ಕರಕರ; ತೆಲು. 

ಕರಕರಿ] 

ಕರಕರಸು "ಕರಕರಿಸು' ನೋ. 

ಕರಕರಿ "ಕರಕರ? ನೋ. 

ಕರಕರಿಸು, ಕರಕರಸು (ಕ್ರಿ). ಕಾಡು; ತೊಂದರೆಗೊಳಿಸು; ಪೀಡಿಸು: 
ಕರಕರಿಪ ಜೈನಮತಮಂ ... ಕಳೆದು (ವಾಗೀರ. ದೇ. ೨೮೦-೨೩); 
ಕಾಳ್ಗೆಡೆವ ಕರಕರಿಪ ಸೆಣಸುವ ತಪ್ಪ ಸಾಧಿಸುವ ... ಮಾರಿಗಾಜದೆ 
“ಸತ್ತು ಹುಟ್ಟು ತಿಹರವನಿಪನ ಸತಿಪುತ್ರರು (ಹಚಕಾ, ೧೨-೩); ಕಂಡೊಡೆ 
ಕರಕರಿಸೆಂ ಪೊಯ್ದೊ ಡಂ ಬಯ್ಮಂ[ಯ್ಕೆಂ) (ಅನಂಪು. ೮-೧೩); ನಮ್ಮನು 
ಕರಕರಿಸಬೇಡೇಳಿ (ತೊರರಾ, ೬-೧೨-೧೬). ಕರೆಕೆರಸು: ಸಕಲಮುನಿ 
ಕುಲವನು ಕರೆಕರೆಸಿ [ಪಾಕಾಂ. ತರತರಿಸಿ] ಸಂಸಾರದಿರವಿನಿಂ ಸರ್ವರಂ 
ಮರುಳು ಮಾಡಿತ್ತು (ಮನೋವಿ. ೧-೪೦) ; “ಅಲೆದಲೆದು ಕಾಡಿ? 
(ಮನೋವಿ. ಟೀಕು). [ಕರಕರ * -ಇಸ್ಯು) 

ಕರಕರೆ "ಕರಕರ' ನೋ. 


ಕರಕರ, 


೧೦ 


23 


95 


ಕರಕೆ 


ಕರಕರೆಗೊಳ್‌, ಕರಕರೆಗೊಳು, ಕರೆಕರೆಗೊಳ್‌ (ಕ್ರಿ).೧. ಕೊರಗು; 
ವ್ಯಥೆಪಡು; ಪರಿತಪಿಸು; ಬೇಸರಿಸು: ನಿನ್ನ ನಿಜಜನಕನಳಿದೀವೂರ 
ಕಾನನದೊಳು ಮಾತೇನು ಮೃಗವಾಗಿ ಜನಿಯಿಸಿದನವನೊಳಗೆ ಪ್ರೀತಿಯಂ 
ಮಾಡಿ ಕರಕರೆ [ಪಾಕಾಂ. ಕರೆಕರೆ]ಗೊಂಬರೇ ಜನವಿನೂತೆ (ಸಮ್ಯಕ್‌. 
೯-೩೦). ಕರಕಕೆಗೊಳು: ೨. ಉತ್ಸುಕನಾಗು; ಹಂಬಲಿಸು: 
ಪುರಜನಗಳು ನಿನ್ನ ಬರವ ಹಾರುತ ಕರಕರೆಗೊಳುತಿಹರೇಳು ಬೇಗ 
(ಛರಚ. ೪೪-೯). ಕರೆಕರೆಗೊಳ್‌ : ೧. ಅರಸು ಸುಷೇಣನೆಂಬವನತಿ 
ಕೋಗದಿ ಮರಣವನನೆಯ್ದೆ ಮತ್ತವನ ವರಮಾತೆ ವಸುಮತಿಯೆಂಬಳವನ 
ಮೇಲೆ ಕರೆಕರೆಗೊಂಡಾರ್ತದಿಂದ (ನೇಮಿಸಂ. ೩೩-೭೧). 

[ಕರಕರೆ (ಎ ಕರಕರ) + ಕೊಳ್ಳ್‌) 

ಕರಕರೆಗೊಳು "ಕರಕರೆಗೊಳ್‌' ನೋ. 

ಕರಕಲಿಸು (ಕ್ರಿ). ಅತಿಶಯಿಸು (?): ಶಕ್ತಿಗಳೊಳು ನೀನೋರ್ವ 
ಳಿಂತಧಿಕವಖಿಳಾಮರರ ಮಧ್ಯದೊಳಗಾನೆಂತು ಮಿಗಿಲೆಂತುಟೊ ಪರ್ನಿ 
ಕರಕಲಿಪ ಮಂತ್ರಂಗಳೆಲ್ಲಕ್ಕಿದೇ ಉರ್ವಿಯೊಳು ಮಿಗಿಲುಮಿಗಿಲೆಂದು 
ದೆನ್ನಯ ವಾಕ್ಯ (ನೀಕೈಪು. ೭-೧೨-೩೫). [?) 

ಕರಕಲುರೋಗ (ನಾ). ದಿನದಿನಕ್ಕೆ ಸೊರಗಿಹೋಗುವಂತೆ 
ಮಾಡುವ ರೋಗ; ಕ್ಷಯ: ಮಗು ಕರಕಲುಕೋಗದಿಂದ ಬಳಲು 
ತ್ತಿದೆ (ರೂಢಿ). (ಕರಕಲು? * ರೋಗ] 

ಕರಕವೃಷ್ಟಿ (ನಾ). ಆಲಿಕಲ್ಲುಗಳ ಮಳೆ: .ಖೇಚರವಿಮಾನ 
ಕೇತನದ ಕೋಳೊಳಂಬುದಮುಕ್ತಾಸಮುದಯಮುದಿರ್ದೊಪ್ಪಿದುವ 
ಭ್ರಮಾರ್ಗದಿಂ ಸುರಿವ ಕರಕವೃಷ್ಟಿಪೊಲಿನಿಸಂ (ಶಾಂತಿಪು. ೨-೮೪). 

[ಕರಕ + ವೃಷ್ಟಿ] 

ಕರಕಷ್ಟ (ನಾ). ೧. ಹೆಚ್ಚುಕಷ್ಟ, ೨ -ತೊಂದರೆ. ೨. ಹೀನತರ 
ವಾದುದು; ಕೀಳಾದುದು : ನಾಯಿಂದಲೂ ಕರಕಷ್ಟ ಕೆಲವು ದೈವಂ 
ಗಳು (ಬಸನ. ೫೫೫); ತರವಲ್ಲ ತಮ್ಮ ಅನ್ಮರ ವಧುವ ಬಯಸುವದು 
ಕರಕಷ್ಟ ಬೇಡ ಕಾಣೊ (ಪಾಂಡಚ. ೩೦-೧೪). [ಕರ್ನ * ಕಷ್ಟ] 

ಕರಕಾನಿ (ನಾ). ಒಂದು ಬಗೆಯ ಔಷಧಿ ಸಸ್ಯ: (ಮೈಣಗಿ. 
೧೪-೨೬೩). 1) 

ಕರಕಾಅ (ನಾ). ಪಾರುಪತ್ತೈಗಾರ (7): ಇರುಗೊಣದೇವ ಕರಕಾಣ 
ಚೆಂನಸದಾಶಿವ ದೇವರ ದಿಬ್ಯ ಶ್ರೀಪಾದಪದ್ಮಾರಾಧಕರು (ಎಕ. ೫, 


ಬಾಗೇಪ. ೩೫-೧೬; 1560). [?] 
ಕರಕಿ (ನಾ). ಒಂದು ಬಗೆಯ ಸಸ್ಯ: ಉದಡಿಪ್ಪೆಬಳ್ಳಿ, ಕರಕಿ 
(ಮೈಔಗಿ. ೪೧-೮೦೫). (1) 


ಕರಳು "ಕರಿಂಕು? ನೋ." 

ಕರಕ್ಕು "ಕೆರಂಕ್ಟು' ನೋ. 

ಕರಕೂನ (ನಾ). ಹೆಚ್ಚಾದ ಗೂನು ಉಳ್ಳವನು: ಶರಣಾಳಿಗಮನ 
ದುಗುಡವ ನೀಗಿಸುವ , . . ಪರಿಪರಿಯ ಕುಷ್ಮ ಕೆರಕೊನರಂ ಶುದ್ಮೈಸಿ 
ಕೊರಡು ಕೊನರಿಸಿ ಬರಡ ಕರಸಿ ಬಂಜೆಯರ್ಗೊಲಿದು ಮಕ್ಕಳ 
ಕೊಡುತಿರ್ದನೂ (ಚೋರಬ. ೨-೧೨). 

[ಕರ (ಆ ಕರಂ) * ಕೂನ] 

ಕರಕೆ (ನಾ). ೧. ಕಮಂಡಲು; ಭಿಕ್ಸಾಪಾತ್ರೆ: ಪಾಪಕರ್ಮನವಂ 
ಮಾವನೆ ನಮ್ಮ ಕರಕೆಯೊಳ್‌ ಕಲ್ಲನಿಕ್ಕುವಂ ನಿಕ್ಕುವಂ ಪ್ರಭಾಕರ 
ಮಿತ್ರಂ (ಸುಕುಮಾ. ೨-೬೦); ಒಡೆಜೋಡು ಎನ್ನ ಮನೆಯಲಿಲ್ಲದಂತೆ 
ಮಾಡಯ್ಯಾ ಕೊಡು ದೇವ ಎನ್ನ ಕೈಯಲ್ಲೊಂದು ಕರಕೆ [ಪಾಕಾಂ. ಕರಿಕೆ, 
ಗರಿಕೆ]ಯ (ಬಸವ. ೪೫೬; ಪದಗೋ, ೧೧೮-೧೨೭ ನೋ). ೨. ಆಲಿ 
ಕಲ್ಲು (ಕ). [ಸಂ.. ಕರಕ] 


ಕರಳೆಡೆನೋಡು 


ಕರಕೆಡೆನೋಡು (ಕ್ರಿ). ಬಹಳ ತುಚ್ಛವಾಗಿ ನೋಡು; ಅತಿಹೀನ 
ವಾಗಿ ಕಾಣು : ಏನ ಮಾಡಿದಡೆಯೂ ನಾನು ಅಂಜುವಳಲ್ಲ. . . ಚೆನ್ನ 
ಮಲ್ಲಿ ಕಾರ್ಜುನಯ್ಕ್ಮ ಕರಕೆಡೆ (ಪಾಕಾಂ. ಕರಕೆಡ, ಕರಕಡೆ, ಕರಕೇಡ, 
ಕರಕರಕಾಡಿ] ನೋಡಿದಡೆ ಒಡಲನೂ ಪ್ರಾಣವನೂ ನಿಮಗೊಬ್ಬಸಿ 
ಶುದ್ಧಳಹೆನು (ಮಹಾದೇ. ಬ. ೩೦-೬೪). 
[ಕರ (ಆ. ಕರಂ) * ಕಡೆ * ನೋಡು] 


ಕರಕೆಲೆ (ನಾ). ಒಂದು ಬಗೆಯ ಸಸ್ಯ್ರ: (ಮೈಔಗಿ. ೪೦-೭೯೭). [?] | 


ಕರಕೋಪಲ (ನಾ). ಆಲಿಕಲ್ಲು: ಕಣಕಿದುವು ಕಾಳಿನುಮಂ ಮುಂ 
ಕಜಕಿದುವು ಮಿಂಚಂ ಬಟಕಿಕ್ಕ ಕರಕೋಪಲಮಂ ಕಣಕಿದುವು. . . 
ಮುಗಿಲೆಳಗಾರೊಳ್‌ (ಚಂದ್ರಪು. ೪-೩೮). [ಕರಕ + ಉಸಲ] 

ಕರಕ್ಷೇತ್ರ (ನಾ). [ನಾಟ್ಯ] ನೃತ್ಯದ ಒಂದು ಪ್ರಭೇದ: ಮೆಜಕಿವಂಗ 
ಪ್ರತ್ಯಂಗೋಪಾಂಗ, . . ಹಿರಿದಂಗಹಾರಮಂಡಲ ಕರಕ್ಷೇತ್ರದ ಬಿರುದಿನ 
ನಾಟ್ಯವಾಡಿದರು (ಕಂನವಿ. ೮-೬೩). [ಕರ? * ಕ್ಷೇತ್ರ) 

ಕರಗ (ನಾ). ೧. ನೀರು ತುಂಬುವ ಕಲಶ, ಕೊಡ: “ಕರ್ಕರೀ, 
ಕರಕಃ- ಈ ೨ ಕರಗಂ? (ಹಲಾಯು. ೫೩-೧೬೨) ; ಪಿರಿಯ ಕರೆಗಮಂ 
ತೆಕ್ಕನೆ ತೀನಿ... ನೀರ್ಗೆಳಂ ತಂದು (ವಡ್ಡಾ ರಾ. ೧೦೩-೨೮); 
ಸುತ್ತಿದ ಕರಗದ ನೀರುಮನೆತ್ತಿದ ಬೋನಮುಮವನಿದಿರೊಳ್ಳಟ್ಟರೆ (ಆದಿಪು. 
೯-೧೨೬); ಕರಗದೆ ನೀರೆಂ ತಂದು ಕಾಲ್ಗಂ ಕೆಯ್ದಮೆಟಕಿದು (ಜೀವಸಂ. 
೧೯೯-೩೫ ವ). ೨. ಒಂದು ಉತ್ಸವದ ಹೆಸರು; ಭಕ್ತರು ತಲೆಯ 
ಮೇಲೆ ಕಲಶವನ್ನು ಹೊತ್ತು ನಡೆಸುವ ಉತ್ಸವ: ರಾತ್ರಿ ಕರಗವನ್ನು 
ನೊೋಡಿಕೊಂಡು ಬಂದಿದ್ದೆನಾದುದರಿಂದ . . . ಹೆಚ್ಚಿನ ನಿದ್ದೆ 
(ಎಳಜೀ. ೧೧೨) ; ಬೆಂಗಳೂರು ಕರಗ (ರೂಢಿ). ೩. ದಕ್ಷಿಣ ಭಾರತ 
ದಲ್ಲಿರುವ ಒಂದು ಜಾನಪದ ನೃತ್ಯ ಭೇದ: ತಮಿಳುನಾಡು ಮತ್ತು 
ಮಲಬಾರಗಳಲ್ಲಿ ಕರಗಂ ನೃತ್ಯಗಳನ್ನು ಕಾಣಬಹುದು. ಇದನ್ನು 
"ಕುಡುತ್ತು? ನೃತ್ಯವೆನ್ನುತ್ತಾರೆ (ಭಾರಜಾ. ೧೨೫). 


ಕರಗದಮ್ಮ - ಕರಗದ ಉತ್ಸವದಲ್ಲಿ ಪೂಜಿಸುವ ಡೀವತೆ:| 


ನಮ್ಮಗೆ ಕುಲದೈವ ಭೈರವರ ಜನಕ ತಾನು ಮನೆ ದೇವರು ಕರಗದಂಮನ 
ಪತಿ ತಾನಾದ ಕಾರಣ ನಂಮ್ಮಗೆ ದೇವತಾಂತರವಿಲ್ಲ (ಎಕ. ೫, ಚಿಕ್ಕಬ. 
೪೦-೬; 14287). ಕರಗದವರ್‌ - ಕರಗ ಹೊರುವವರು: ಕರಗದವ 
ರಂತೆ ಸೂಖಾಯ್ತೆರಂತೆ ಕಂಡುಕಿಗಳಂತೆ (ಶಾಂತಿಪು. ೬-೧೧೯). 
[< ಸಂ. ಕರಕ] 
ಕರಗಂದುಗ (ನಾ). ಕ್ಳ ಚೆಂಡು: *ಸೊಡು? (ಚತುನಿ. 1, ೧೦೪). 
[ಕರ್ಕ + ಕಂದುಗ (೮ ಕಂತುಕ)] 

ಕರಗಂಧ (ನಾ). ೧. ಒಂದು ಬಗೆಯ ಸಸ್ಯ; ಪೃಥಕ್‌ಪರ್ಣಿ (೪). 
೨. ಗರಿಕೆಹುಲ್ಲು; ಕರಿಕೆ: “ಕರ[ನಾಕಾಂ. ಖರ]ಗಂಧಮೆನಲು ಕರಿಕೆ? 
(ಮಂಗರಾ: ೩೫-೧೪). [« ಸಂ. ಖರೆಗಂಧೂ] 

ಕರಗಂಬೊಖು (ಕ್ರಿ). ೧. ತಲೆಯ. ಮೇಲೆ ಕರಗವನ್ನು ಹೊತ್ತು 
ಕೊಳ್ಳು, --ಇಟ್ಟುಕೊಳ್ಳು: ಕೆಲಸಂಬೊಕ್ಕಂ; ಕರಗಂಬೊತ್ತಂ 
(ಶಮದ. ೧೬೭ ಪ್ರಯೋ). ೨. (ಆಲಂ) ದೀಕ್ಷೆ ವಹಿಸಿಕೊಳ್ಳು: 
ದೇವಾಸುರಯುದ್ಧಕ್ಕೆ ಕರಗಂಬೊತ್ತಳೆಂಬಂತನನರತ ಬಾಪಷ್ಟವಾರಿ 
ಧಾರಾಪೂರ ಪರಿವಾರಿತ ಪಲ್ಲವನೇತ್ರೆಯುಂ (ಗದಾಯು. ೧-೫೫ ವ). 

[ಕರಗ + ಪೊಜು] 

ಕರಗತ (ನಾ); ಕೈವಶ; ಕೈಯಲ್ಲಿ ಸಿಕ್ಕಿದ್ದು; ಅಧೀನ: ತಾಯೆ ಕರ 
ಗತದ ಸಿರಿಯನವಸಿ ವನಕೈದುವುದನಾಚಿತ್ಯ (ವೆಂಕಾರಾ. ೨-೯-೧೦) ; ಆ 
ಗೊಲ್ಲನು ತನ್ನಭಾಗ್ಯವು ಹೇಗೆ ಕರಗತವಾಯಿತೆಂಬ ವಿಷಯವುಯಾರಿಗೂ 
ತಿಳಿಯದಿರುವಂತೆ . , . ಇದ್ದನು (ಕವಿಕ. ೯). [ಕರ್ಯ * ಗತ) 


೧೫ಸಿ 


[es 


8 


23 


50 


43 


ಕರಗಾಣ 


ಕರಗಪಡಿ "ಕರಗುಪಡಿ? ನೋ. 

ಕರಗಬಳ "ಕರಗವಳ' ನೋ. 

ಕರಗಮಾನ್ಯ (ನಾ). ಕರಗಕ್ಕಾಗಿ ಬಿಟ್ಟ ಮಾನ್ಯ: ಯಿಟ್ಟಿಯ್ಕನು 
ಕಣಯ್ಯಗೆ ಬಿಟ್ಟ ಕರಗಮಾನ್ಮ ಹೊಲ ಖ ೧ (ಎಕ. ೫, ಮುಳಬಾ. 
೧೯೯-೩ ; 2). [ಕರಗ + ಮಾನ್ಯ] 

ಕರಗವಳೆ, ಕರಗಬಳ (ನಾ). ಕೊಡದಿಂದ ನೀರನ್ನು ಪೂರೈಸುವವನು; 
ನೀರಿನ ಆಳು: ಆರೋಗಿಸಿದಿಂ ಬಜಕಿಕ್ಕೆ ಕರಗವಳನೆಜಕಿದ ಚಂದ್ರಕಾಂತದ 
ಹಿಮಶಿಶಿರೆ. ಸುರಭಿವಾರಿಯಿಂ ಕರತಲಪ್ರಕ್ಸಾಲನಂಗೆಯ್ದು (ಸುಕುಮಾ. 
೧೧-೩೨ ವ). ಕರೆಗಬಳೆ : ವರುಣನೇ ಕರಗ[ಬಳ]ನಾಗೆ ತಾರಾಬಳಮೇ 
ಬಳಮಾಗೆ (ಸೌಇಇ. IX-i ; ೧೩೯-೨೭; 104). 

[ಕರಗ + -ವಳ (ಐಲ -ವಾಳ್ಕ)) 

ಕರಗನಿಡಿ (ಕ್ರಿ). ಕರಗವನ್ನು ಹೊರು : ತಾರಕೆಗಳೆ ಕೈದೀವಿಗೆಯಾಗೆ 
ನಕ್ಷತ್ರಮೆ ಹೂಮಾಲೆಯಾಗೆ ಜವನೆ ಸುರಿಗೆವಿಡಿವನಾಗೆ * « « ದೇವನೆ 
ಗಳೆವಿಡಿನನಾಗೆ ವರುಣನೆ ಕರಗವ[ವಿ)ಡಿವನಾಗೆ ಧನದನೆ ಭಂಡಾರಿ 
ಯಾಗೆ (ಸೌಇಇ, XV, ೨೧೧-೨೨ ; 1196). [ಕರಗ + ಪಿಡಿ] 

ಕರಗಲಂತಿಕೆ, ಕರಗಳಂತಿಕೆ (ನಾ). ಕೈಗಡಿಗೆ; ನೀರಿನ ಕೈಗಿಂಡಿ 
(ಕಿ). ಕರಗಳಂತಿಕೆ: “ಕರಗಳಂತಿಕೆ (ಪಾಳಾಂ. ಗೆ] ಯೆನಲು ಕೈ ಗಡಿಗೆ? 
(ಮಂಗರಾ. ೬೨-೨೪). [ಸಂ. ಕರಗಲಂತಿಕಾ (ಕರ ಗಲಂತಿಕಾ)] 

ಕರಗಳೆಂತಿಕೆ "ಕರಗಲಂತಿಕೆ' ನೋ. 

ಕರಗಳಂತಿಗೆ (ನಾ). - ಕರಗಲಂತಿಕೆ: *ಕರಗಳಂತಿಗೆ [ಪಾಕಾಂ. ಕೆ] 
ಯೆನಲು ಕೈಗಡಿಗೆ (ಮಂಗರಾ. ೬೨-೨೪). 

[< ಸಂ. ಕರಗಲಂತಿಕಾ] 

ಕರಗಸ್ಸೆ, ಗರಗಸ, (ನಾ). ಮರ ಮೊದಲಾದುವನ್ನು ಕೊಯ್ಯಲು 
ಮಾಡಿರುವ ಹಲ್ಲುಗಳುಳ್ಳ ಒಂದು ಬಗೆಯ ಆಯುಧ: ಮರಂಗಳಂ 
ಪೋಟ್ವಂತೆ ಕರಗಸಂಗಳಿಂದಮುದ್ದಂ ಪಿಡಿದು ಪೋಟ್ವುದುಂ (ವಡ್ಡಾರಾ. 
೯೬-೩೦); ಅರೆಸಂಕ ಕರಗಸಂ ಬಿರುದರೆಂಕುಶ ವೈರಿವನದಾವಂ 
(ಎಕ. 3೭೭, ದಾವಣ. ೪೩-೩೭; 1164); ಭಕ್ತಿಯೆಂಬುದೆ ಮಾಡಬಾರದು 
ಕರಗಸದಂತೆ ಹೋಗುತ್ತ ಕೊಆಕಿಯುವುದು ಬರುತ್ತ ಕೊಯ್ವುದು (ಬಸವ. 
೨೧೨); ಕರಗಸದ ನಡು ಬಡವಾದರೆಯೆ. ಕುಯ್ದಿ ಕ್ಕದೇತರುವ(ಕುವ್ಯಾಆ. 
೮-೨೮). ಗರಗಸೈ, : ಗರಗಸದಂತೆ ಮೆಯ್ಕಂ ಕೊಜಕಿವರ್‌ (ಧರ್ಮಾಮೃ. 
೩-೭೩); ಬಾಳೆಯ ಹಣ್ಣಿಗುಂಟಿ ಗರಗಸವು (ಜೆ ಬಪು. ೧೦-೭೦); 
ಗರಗಸವೇಕೆ ಕದಳಿಗೆ (ಮಲ್ಲಾರಿ. ೭-೨೨). 

[ಪ್ರಾ. ಕರಕಯ, ಕರಗಯ. (೮ ಸಂ. ಕ್ರಕಡ)] 

ಕರಗಸ್ಕ್ಯ (ನಾ). (ಕರಾ) ಒಂದು ಜಾತಿಯ ಮಾನು. [೫ 

ಕರಗಸಿಗ (ನಾ). ಕರಗಸದಿಂದ ಕೊಯ್ಯುವವನು; ಮರ ಕೊಯ್ಯು 
ವವನು; ಬಡಗಿ: ಕರಗಸಿಗರೊಂದು ಭಾಗಂಬರಂ ಸೀಳ್ಗೆ ನೂಲ 

- ತಲೆಯೊಳ್‌' ಕೀಲಂ ಬೆಟ್ಟಿರ್ದ ಮರನಂ ಕಂಡು (ಪಂಚತಂ. ೩೦-೪). 
[ಕರಗಸ, + -ಇಗ] 

ಕರಗಹಿ (ನಾ). ಬಹಳ ಕಹಿ; ಅತಿ ತಿಕ್ಕ: ನರಕದಲ್ಲಿ ಬೀಳುವ 

ಮನುಜರಿಗೆ ಶಿವಭಕ್ತಿ ಎಂಬುದು ಕರೆಗಹಿ ಕಾಣಾ (ದೇದಾವ. ೨೦-೩೦). 
[ಕಡೆ (« ಕರಂ) + ಕಷ್ಕಿ (ಆ ಕಯ್ದೆ) 

ಕರಗಳ್ಳೆ (ನಾ). ಕೊಡಬೇಕಾದ ಕರಗಳನ್ನು ಕೊಡ ಜಿ ತಪ್ಪಿಸಿ 
ಕೊಳ್ಳುವವನು (Tax—evader ಪತ್ರಿನಿ. ೮೧). [ಕರೈ * ಕಳ್ಳ] 

ಕೆರಗಾಣ (ನಾ). ಕೈಗಾಣ: ಎರಡು ನನ್ಹಾದೀವಿಗೆಯುಂ ನಿಲಲಕ್ಕೆಂ 
ಮೊನ್ನು ಪೊಟ ನಿವೇದ್ಯ ಮುಜಕಿ. ಕರಗಾಣದೆಣ್ಣೆಯುಮಿನ್ತಿನಿಸುವ ಬಿಟ್ಟ 
(ಎಕ, 111, ನಂಜನ, ೧೩೪-೧೩ ; 7021), [ಕರ್ಯ * ಗಾಣ] 

97 


ಕರಗಿಸು 


ಕರಗಿಸು (ಕ್ರಿ). ೧. ನೀರಾಗಿಸು; .ದ್ರವರೂಪಗೊಳಿಸು: ಕಾಯ್ದ 
ವಜ್ರಮೂಸಷೆಯೊಳಿಳ್ಳಿ ಲೊ ಹಮ. ಕರಗಿಸುವಂತೆ ಕರಗಿಸುವರುಂ 
(ಆದಿಪು. ೫-೮೫ ವ); ಚಂದ್ರಕಾಂತದ ಕಲ್ಲಂ ಕರಗಿಸುವೆನ್ನ ಸುಧಾಮಯ 
ಕರಂಗಳಿಂ ಹರನ ಚಿತ್ತಮಂ ಕರಗಿಸುವೆಂ (ಗಿರಿಕ. ೭-೬೪) ; ಹದದಿ 
ಕರಗಿಸಿದ ತುಪ್ಪದೊಳ್‌ (ಸೂಸಶಾ. ೧-೩೬) ; ಅದುರನ್ನು. . . ಕುಲುಮೆ 
ಯೊಳಗೆ ಹಾಕಿ ಕರಗಿಸುವರು (ಮುಂಬಯಿ. ೪-೧೪೪). ೨. ಸವೆಯಿಸು; 
ನನೆಯಿಸು; ಕೃಶಮಾಡು : ಘನತಮಮಂ ಕರಗಿಸಿ ಭಾಸ್ವತ್ಯರಂಗಳಿಂ 
ಗಗನತಳಕ್ಕಿರದಡರ್ವ ವಿಸ್ಫುರದ್ದಿನಕರನಂ , .. ಕಂಡಂ (ಆದಿಪು. 
೧೬-೪೮); ಕರೆಗಿಸುತಿರ್ದಫೆಯೆನ್ನಂ ಮರಣಮನೆಮಗೇಕೆ ಮಾಡೆ ವಿಧಿ 
(ಕಾದಂಉ. ೬೭೧) ; ತನುವಂ ತಪದಿಂ ಕರಗಿಸುವೀ ನಿಸ್ಪೃಹತ್ವಮಂ 
ತಾಳ್ದು ವನೇ (ಧರ್ಮಾಮೃ. ೬-೪೬); ಕರಗಿಸುವಂತೆ ಗರ್ನಘನಜಾಳಮಂ 
(ಪಿಸ್ಪಪ. ೨-೨೫). [ಕರಗು (ಆ ಕರಂಗು) * -ಇಸ್ಕು] 

ಳೆರಗು "ಕರಂಗು' ನೋ. 

-ಕರಗುಪಡಿ, ಕರಗಪಡಿ (ನಾ). ೧. ಮಾರಾಟ; ಖರ್ಚಾಗುವುದು: 
ಕೊರವನ. ಬಾಳೆಯ ಗೆಂಡೆಯ ಮಾನಿನ ಕರಗುಪಡಿಯನೈ ದಲ್ಪಹುದು 
ಹೊರಗಾವುದೆ ನೋಡದೆ ಕಂಗಳ ಖೇಚರಿಯೊಳ್‌' ನಿಲಿಸಿದರೇನಹುದು 
(ಭಕ್ತಿಸ. 1೪, ೧೨-೧೪); ಆಯಾದೇಶದಲ್ಲಿ ಬೆಳೆದದ್ದು ಅಲ್ಲಲ್ಲಿಯೇ 
ಕರಗುಪಡಿಯಾಗುತಿತ್ತು (ಮಾಮರಾ, ೧೨೪). ೨. ವ್ಯಾಪಾರೀಸರಶುಗಳ 
ಮೇಲಿನ ಸುಂಕ; ಮಾರಾಟ ತೆರಿಗೆ(ಕೈಸ್‌ಗೆ. ೫೫೨). ಕರಗೆಪಡಿ: 
೧. ಹಸುರುವಾಣಿಯ ಜಿನಸುಗಳು ಕರಗಪಡಿಯಾಗುವುದಕ್ಕೆ ಪಣ್ಮದ 
ಅಂಗಡಿಯನ್ನು ನಿಬಂಧನೆ ಮಾಡಿದರು (ಮಹಾವಂ. 1, ೧೨೭). 

[ಕರೆಗು ( ಕರಂಗು) + ಪಡ್ಮಿ] 
ಕರಗುಹ (ನಾ). ಕರಗುವಿಕೆ; ಕ್ಷೀಣಿಸುವುದು: ಅನವರತ ದಾಸೋಹ 
ದಲ್ಲಿ ಮನ ಬೆರಸಿ ನಿಜತನು ಕರಗುಹಂ (ಶಿವಗೀ. ೧೬-೬೦). 
[ಕರಗು (ಆ ಕರಂಗು) * -ಹ್ಮ] 

ಕರಗ್ರ (ನಾ). ಬಾಳೆಯೆಲೆಯಲ್ಲಿ ಅಗ್ರ ಅಥವಾ ಕುಡಿ ಕತ್ತರಿಸಿ 
ಉಳಿದ ಭಾಗ; ಬಾಳೆಯೆಲೆಯ ಬುಡದ ಭಾಗ; ಕಡೆಬಾಳೆ : ನಿನಗೆ 
ಅಗ್ರ ನನಗೆ ಕರಗ್ರ (ರೂಢಿ)... (ಕರ?*- ಆಗ್ರ] 

ಕರಗ್ರಹಣ (ನಾ). ೧. ಕೈ ಹಿಡಿಯುವಿಕೆ. ೨. ಮದುವೆ : “ಪರಿಣಯ 
ನಮುಪಯಾಮಮುದ್ವಾಹಮಾ ಕರಗ್ರಹಣಂ.ವಿವಾಹಮ ಕ್ಕು ೦೫ 
(ಮಂಗರಾ, ೯೧-೭) ; ವಧೂವರರ್ಕಳ ಕರಗ್ರಹಣಂ ಬಗೆಗೊಂಡುದಾ 
ಕ್ಷಣಂ (ರಾಜಶೇ. ೮-೬೫). [ಕರ್ಯ + ಗ್ರಹಣ] 

ಕರಚಿ (ನಾ). ಒಂದು ಬಗೆಯ ಮರ.(?) : ಕಕ್ಕೆ, ತಂಗಡಿ, ಕರಚಿ, 
ಹುಣಿಸೆ (ನಮ್ಮನು. ೨೩೮). [1] 

ಕರಚಿಕಾಯಿ "ಕರಂಜಿಕಾಯ್‌' ನೋ. 

ಕರಚುಗ (ನಾ). ಒಂದು ಜಾತಿ ಅಥವಾ ಪಂಗಡ (7): ಕರಚುಗರ 
ಗುಜಯ್ಕಂಗೆ ಪೊನ್ನಳಜು ಒರ್ಮ್ಮ(ತ್ರ]ಲಂ ಕೊಟ್ಟಿ (ಎಕ. ೪, 
ಸೊರಬ. ೪೧೩-೧೭ ; 986). [?1 

ಕರಚುರಿ "ಕರಾಚೂರ್ಕಿ' ನೋ. 

ಕರಚೋ (ನಾ). ಒಂದು ಮರದ ಹೆಸರು: ಕರಚೋ ಅಥವಾ ಆಸನ 
ಗುರೆಗಿ (ಅಂಜುನ) ಸುಂದರ ಸರಳ ಎತ್ತರ... ಎಲೆಗಳನ್ನು ದನಗಳು 
ಪ್ರೀತಿಯಿಂದ ತಿನ್ನುತ್ತವೆ (ಕಭಾಗೆ. ೩೭). [?) 

ಕರಜ, (ನಾ). ಒಂದು ಬಗೆಯ ಮರ; ಹುಲಿಗಿಲ ಮರ; ಕರಂಜ : 
ಕರಜಂ ಕುಂದುರು ಜಟೆಮಾಂಸಿ ರುಜೆಯಿವಂ ಸವನೆಗೊಂಡು ದೇಹಮ 
ಸಿಂಬಾಗಿರೆ ಧೂಪಿಸಿದಂದು ಮನೋಹರಗಂಧಂ ತಾನದಕ್ಕುಂ (ಲೋಕೋಪ. 
ಓ-ರ್ತಿ). [೪ ಸಂ. ಕರಂಜ] 


20 


ಕರಟ್ಮ 


ಕರಜ್ಯ (ನಾ). ೧. ಕೈಯಲ್ಲಿ ಹುಟ್ಟಿದ್ದು; ಉಗುರು: ಕೈತಕದಳಮಂ 
ತುದಿಗೊಂಡು ಕರಜಮೊಪ್ಪಿ ದುದವಳಾ (ರಾಜಶೇ. ೭-೪೩). ೨..ಕೈಯಿಂದ 
ಮಾಡಿದುದು. ೩. ಒಂದು ಬಗೆಯ ಸುಗಂಧ ದ್ರವ್ಯ. [ಸಂ] 

ಕರಜ್ಮ (ನಾ). (?) : ನೇಸಅಕಿಗೆಯ ಕರಜದ ಕಡಿಮಣ್ಣಕೋಲಲ್‌ ಶ್ರೀ 
ಹಬ್ಬೇಶ್ವರದೇವರ್ಗ್ಗೆ ಕೊಟ್ಟ ಕಂಮ ೮೦೦ .(ಮುಂಬರಾ. ಲ 
೨೪೭-೬೦ ; 1219). (2) 

ಕರಜಾಂಶು (ನಾ). ಉಗುರಿನ ಕಾಂತಿ, ಹೊಳವು: ನವಕರ್ಣಿ 
ಕಾರಮಂ ಕೊಯ್ವಳ ಬೆಳ್ಬೆಸೆನ ಕರಜಾಂಶು ತಳ್ತಿರೆ ರಸಲಿಪ್ತಂ ಕನಕ 
-ಚಷಕಮೆನೆ ಕಣ್ಗೊಳಿಕುಂ (ರಾಜಶೇ. ೧೦-೩೮). .[ಕರೆಜ್ಜ 4 ಅಂಶು] 

ಕರಜಾತ (ನಾ). ೧. ಉಗುರು: ಕಚ್ಚಿ ಕಬರುತ ಮುರಿದು ಕರಜಾತ 
ರದಂಗಳಿಂ (ನೆಂಕಾರಾ. ೬-೩೧-೩). ೨. ಗುರುಗಳಿಂದ ಉಪದೇಶ 
ವನ್ನು ಪಡೆದು ನಿವೃತ್ತಿಮಾರ್ಗದಲ್ಲಿ ಪ್ರವೃತ್ತನಾದವನು; ಮರಿ 
ಸ್ವಾಮಿ; ಶಿಷ್ಯ: ಗುರು ಕರಜಾತರಾಗಬಾರದು (ಮೋಳಿಮಾ. ೩೯-೧೬೩); 
ಗುರು ಕರೆಜಾತನಾದೆನಾಗಿ ಅಣವಮಲ ಹೋಯಿತ್ತೆಯ್ಕ ಎನಗೆ( ಅಖಂಡೇ. 

[ಸಂ] 


೮೨-೭೫). 


| ಕರಜಿಕಾಯಿ *ಕರಂಜಿಕಾಯ್‌' ನೋ. 


ಕರಜಿಗೆ "ಕರಂಜಿಗೆ'? ನೋ. 

ಕರಜಿಗೆಕಾಯ್‌ (ನಾ). - ಕರಂಜಿಕಾಯ್‌ : ಕರಜಿಗೆಕಾಯತಿರಸ 
ಮನೋಹರದುಂಡೆ ತರಗುಚಕ್ಕುಲಿ ಬೀಸುರಿಗೆಯ ಗರುಗದ ಮುತ್ತಿನ 
ಸರವುದ್ದಿನೊಡೆಗಳ ತರುಣಿಯರಿಕ್ಕಿದರಾಗ (ಜ್ಞಾನಚಂ.. ೨-೧೩೭). 

[ಕರಜಿಗೈ * ಕಾಯ) 

ಕರಜಿಗೆಹಣ್ಣು (ನಾ). ಒಂದು ಬಗೆಯ ಹಣ್ಣು: ಯೆಲದಹಣ್ಣು ಕರಜಿಗೆ 

ಹಣ್ಣು ಕಳವಿಗೆಯ ಮೊದಲಾದುವ ಪಣ್ಣುಂ (ಶ್ರಾವಕಾ. ೧೩೨-೧೫). 
[ಕರಜಿಗೈ («ಎ ಕರಂಜಿಕೆ?) + ಹಣ್ಣು ( ಪಣ್‌) 

ಕರಜೀಕಾಯಿ "ಕರಂಜಿಕಾಯ್‌' ನೋ. 

ಕರಟ "ಕರಂಟ? ನೋ. 

ಕರಟ್ಟ (ನಾ). ೧. ಆನೆಯ ಗಂಡಸ್ಥಲ : “ಕರಟಂ ಕಟಂ ಗಂಡಮೆನಲು 
ಗಂಡಸ್ಥಳಂ ” (ಮಂಗರಾ. ೪೬-೧); ಕರಟಿತಟಗಳಿತೆ ಮದರುಚಿರ 
ಮುಖತೇಜನಂ (ಆದಿಪು. ೩-೨೭ ರಗಳೆ); ತೀನೆರ್ಡೇಡುರ್ದೆ ಕರಟಮನಾನೆ 
ಗಳ್‌. (ಲೀಲಾವ. ೮-೪೫). ೨. ಕಾಗೆ: ಬಂದುದಾ ಸಮಯದೊಳ 
ಗೊಂದು ಕರಟಿಂ ವೇಗದ್‌ (ವೆಂಕಾರಾ. ೫-೧೨-೩೬). 'ಫ್ಠಿ. ಕಪ್ಪೆ. 
೪. ಆಕಾಶ.. ೫. ಜೀವ. ೬. ಒಂದು ಬಗೆಯ ಚರ್ಮವಾದ್ಯ ; 
ನಗಾರಿ: *ಆಗಸಜೊಳು: ಕಪ್ಪೆಯೊಳುಂ ಕಾಗೆಯೊಳಗಾನೆಯೊಳೆಸೆವ 
ಗಂಡಸ್ಥಳದೊಳ್‌ ವೇಗದಿ ಜೀವವಿದೈದುಂ ತಾಗಿರೆ ಕರಟಾಖ್ಕಮಪ್ಪುದು* 
(ನಾನಾಳಂ. ೧೧೩). [ಸಂ.] 

ಕರಟಕ (ನಾ)..೧. ಕಾಗೆ. ೨. (ಪಂಚತಂತ್ರದಲ್ಲಿ ಬರುವ) ಒಂದು 
ನರಿಯ ಹೆಸರು: ಕರಟಕನು ದವನಕನುಮೆಂಬೆರಡು ನರಿಗಳ್‌(ಪಂಡತಂ. 
೨೬-೧೫). ೩. (ಆಲಂ) ಚಾಡಿಕೋರ; ಪಿಸುಣ (ಕಿ). ([ಸಂ.] 

ಕರಟಲು (ನಾ). (ಕರಾ) ಹೊಟ್ಟಿ ಕಿಚ್ಚು; ಮತ್ಸರ. ' [1] 

ಕರಟವ್ಯೂಹ (ನಾ). ಕಾಗೆಗಳ ಗುಂಪು: ಪದ್ಮಾಸನಂ ಕರಟವ್ಯೂಹ 
ಮನೇಕೆ ಪುಟ್ಟಸಿದಂ (ಕವಿಚ. 111, ೧೨೬). [ಕರಟ್ಯ + ವ್ಶೂಹ] 

ಕೆರಟ್ಟಿ (ನಾ). ಆನೆ: ವಿದ್ವಿಷ್ಟವಿದ್ಯಾಧರ ಕರಟಓಶಿರಶ್ಶುತ್ತಿ ಸಂಭೂತ 
ಮುಕ್ತಾವಳಿಯೊಳ್‌ ಕಣ್ಣಿಟ್ಟು (ಆದಿಪು. ೧-೭೬). [ ಸಂ. ಕರಟನ್‌] 

ಕರಟ್ಕ (ನಾ). ಒಂದು ಬಗೆಯ ಆಯುಧ (?) : ಕೊಬ್ಬಿ ಬೊಬ್ಬಿಆಕಿದು 
ಹರಿಗೆ ಕರಟಗೊಂಡು ಕಡುಬೇಗದಿವೊದಗಿ ಕಾಲಾಳಂ ಕೆಡವಿ ಕುದುರೆಯ 
ಕೊಂದು (ಕಣ. 1, ೬೩-೨೧; 1481). [?) 


ಕರಟ್ಟು 


ಕರಟು, (ಕ್ರಿ). ೧. ಹೊತ್ತಿಹೋಗು ; ಕರಿಕಾಗು; ಸೀಕಲಾಗು: 
ಎಣ್ಣೆ ತೀರಿ ಕರಟಿದರೂ ಬತ್ತಿ ಒತ್ತಿ ತುಳಿದರೂ ತಮಸ್ಸು ಮುತ್ತಿ... 
ಈ ಚಿತ್ಯಣ ಘನ ಚಿರಂತನ (ನಡೆಬಂ. ೩); ಬೇಳೆ ಕರಟಿ ಹೋಗಬಹುದು 
(ವಾತ್ಸಲ್ಯ. ೮೧). "ಕಂಟು? ಪರಾ. ೨. (ಆಲಂ) ನಿರ್ದಯವಾಗು ; 
ಕರ್ಕಶವಾಗು : ನಿನ್ನ ಕರಟರುವ ಕಾರ್ಪಣ್ಯದ ಕಠಿಣಹೃದಯಕ್ಕೆ 
ಇದರಿಂದ ಅಪಾರವಾದ ಅಸೂಯೆಯಾಗಿರಬೇಕು (ಹೊಸಕಿ. ೨೩೫). 
[ಡೇ. ॥ ತುಳು. ಕರಂಟ್‌] 
ಕೆರಟ್ಮು (ಕ್ರಿ). ಬೆಳವಣಿಗೆ. ನಿಂತುಹೋಗು; ನರಟುಬೀಳು: 
ಜಗ ಬೆಳದು ಚಿಗುರುತಿರೆ ಶಾಸ್ತ್ರ ಕರಟರಲಹುದೆ? (ಮಂಕುಕ. ೫೨೫). 
(ದೇ. ॥ ತಮಿ. ಮಲ. ಕರಡು ಎ ಬೆಳವಣಿಗೆ ಇಲ್ಲದುದು] 
ಕರಬ್ಮು, ಕರಡ್ಕು, .ಕರುಟ್ಕ (ನಾ). ಸರಿಯಾದ ಬೆಳವಣಿಗೆ ಇಲ್ಲ 
ದುದು; ಬಡಕಲು; ನರಟು. "ಕರಟುಬೀಳು' ಪರಾ. ಕರಡ್ಕು : 
"ಕರಡುಗಟ್ಟು' ಪರಾ. ಕರಟ್ಟು : ಇಲಿಗಳು ಈ ಪ್ರದೇಶದ ಜನಗಳಂತೆ 
ಬೆಳವಣಿಗೆಯಲ್ಲಿ ಕರಟಾಗಿದ್ದುವು (ಗೃಹವಿ...೨). [ಆ ಕರಟ್ಟು]. 
ಕರಟ್ಟು (ನಾ). “ಬೆಳ್ಳಕ್ಕಿ'' (ಗಂಗಾಮ. ೬೧). [ಆ ಸಂ. ಕರೇಟು] 
ಕರಟುಕಾಯಿ (ನಾ). ಕವಚವುಳ್ಳ ಕಾಯಿ: ಬಾದಾಮಿ, ಪಿಸ್ತ, 
ನೆಲಗಡಲೆ ಮುಂತಾದ ಕರಟುಕಾಯಿಗಳು (Nu) (ಗೃಹವಿ. ೧೧). 
[ಕರಟ್ಟು (ಆ ಕರಟ್ಟಿ) * ಕಾಯ್ಕಿ (ಆ ಕಾಯ್ಕ್‌)] 
ಕರಟುಬೀಳು, ಕರುಟುಬೀಳು (ಕ್ರಿ). - ಕರಟ್ಮು: ಪ್ರೋಟೀನು 
ತಾಯಿಯ ಆಹಾರದಿಂದ ಒದಗಬೇಕು. ಹೀಗೆ ಒದಗದಿದ್ದರೆ' ಮಗುವು 
ಕರಟುಬೀಳುವುದು (ಗೃಹವಿ. ೯೮). ಕರುಟುಬೀಳು : ದೇಹದ 
ಬೆಳವಣಿಗೆಗೆ ಅವಶ್ಯವಾದ ಪ್ರೋಟೀನು ಉರಿದುಹೋಗುತ್ತದೆ. ಇದರ 
ಪರಿಣಾಮವಾಗಿ ದೇಹವು ಕರುಟುಬೀಳುತ್ತದೆ (ಗೃಹವಿ. ೪೪). 
[ಕರಟ್ಕು + ಬೀಳು (ಆ ಬೀಟ್‌,)] 
ಕರಟುಮುರಟು, ಕರಟುಮೊರಟು (ಗು). ಗಂಟುಗಂಟಾ 
ಗಿರುವ; ಒರಟೊರಟಾದ: ಕರಟುಮುರಟಾಗಿ ಬಿದ್ದಿದ್ದ ಈ ಚರಿತ್ರೆಗೆ 
ನನ್ನ ಕೈಲಾದಮಟ್ಟಗೆ ಒಂದು ರೂಪವನ್ನು ಕೊಡಲು (ಚಿತ್ರಪಾ. ೬, 
ಪಕ). ಕರಟುಮೊರಟು: ಅಡವಿಯೊಳಗಣ ಕರಟುಮೊರಟು 
ಸೊಟ್ಟಾಪಟ್ಟಿ ಕಟ್ಟಗೆಗಳನ್ನೂ ಕಸಗುಡ್ಡೆಗಳನ್ನೂ ಒಲೆಗುಪಯೋಗಿಸಿ 
ಕೊಂಡು (ಕಸಾಪ. 1, ೫೯). [ಕರಟ್ಕು 4 ಮುರಟ್ಟು] 
ಕರಟುಮೊರಟು "ಕರಟುಮುರಟು? ನೋ. 
ಕರಟಿ (ನಾ). ಕಾಗೆ: ಚಟಕ ಚಾಟಣಕ ಚಕ್ರವಾಕ ಕರಟಿ-ಬಳಾಹಕ 
ಗೃಧ್ರ ಪಿಕ ಮರಕುಟಿಗ (ಮದೇಪು. ೫-೯): [ಸಂ. ಕರಟ] 
ಕರಡ, ಕರಡ್ಕು, ಕರಡೆ, (ನಾ). ಕಾಡು ಅಥವಾ ಬೆಟ್ಟದ ಮೇಲೆ 
ಬೆಳೆದು ಒಣಗಿದ ಹುಲ್ಲು: “ವಕ್ರಿ ಮಾರುಳಿ ಕಂಬು ಕಸವೆ ಸಂದಂ 
ಕರಡಮಕ್ಕುಂ [ಪಾಳಾಂ. ಕರಡೆಯಕ್ಕು]” (ಮಂಗರಾ. ೩೩-೮) ; ಬಳೆದ 
ತಮವೆಂಬ ಕರಡಮ (?) ನಳವಲ್ಲಡೆ ಸುಟ್ಟು ಕಿಡಿಸಲೆಂದಜನುದಯಾಚಲ 
ದೊಳ್‌ ತಗುಳ್ಳೆ. . . ಅರ್ಕನುದಯಂಗೆಯ್ದಂ (ಕಾವ್ಯಸಾ. ೮೬೧ ಶೂದ್ರ ಳ); 
ಕರ್ಮಂ ಕಿಡ್ಚುಪತ್ತಿದ ಕರಡದಂತೆ ಭಸ್ಮಮಕ್ಕುಂ (ಧರ್ಮಾಮೃ. 
೧೪-೧೦೨) ; ಕಾಡುಗಿಚ್ಚಿನ ಕೈಯಲ್ಲಿ ಕರಡವ ಕೊಯಿಸುವಂತೆ (ಅವಚಂ. 
೪೮-೨೦೪) ; ಕುರುಡು ಎತ್ತಿಗೆ ಕರೆಡವೇ ಕೈಲಾಸ (ಗಾರೆ). ಕರಡ್ಕು : 
ಉರಿಸಲೆಳಸುವುದೆನ್ನ ನೀಗಳೆ ಹಿರಿದೆನಿಪ ರಾಗಾಗ್ನಿ ಕಾಳಿ ಚ್ಚುರಿದು' ಕರಡನು 
ಮರೆದ ತುದಿಯನುಮುರಿಸುವಂದಡಲಿ (ಸೌನಂದ. ೧೦-೫೩) ; ಬರಡು 
ಎಮ್ಮೆಗೆ ಕರಡುಹುಲ್ಲು (ಗಾಜಿ). ಕರಡೈ: “ವಕ್ರಿ ಮಾರುಳಿ ಕಂಬು 
ಕೆಸವೆ ಸಂದಂ ಕರಡೆಯಕ್ಕು [ಪಾಠಾಂ. ಕರಡಮಕ್ಕು] ಸ (ಮಂಗರಾ. 
|?. ! ಮಠಾ. ಕರಡ್‌) 


೩೩-೪೮). 


A 


20 


25 


30 


45 


ಕರಡಿಗೊಲ್ಲ 


ಕರಡಅಂಜಿಹುಲ್ಲು (ನಾ). ಒಂದು ಬಗೆಯ ಹಲ್ಲು: ಬಜೆಹುಲ್ಲು, 
ಖರಡಾಹಂಚೀಹುಲ್ಲು, ಕರಡಅಂಜಿಹುಲ್ಲು (ಮೈಔಗಿ. ೨೭-೫೧೪). 
[ಕರಡ + ಅಂಜಿಹುಲ್ಲು] 
ಕರಡಕ್ಕಿ (ನಾ). ಚೆನ್ನಾಗಿ ತಳಿಸದೆ ಇರುವ ಅಕ್ಕಿ :. ಎರಡೊಬ್ಬಿ 
ಮಾಡಿದರೆ ಕರಡಳ್ಳಿನಾದಾವ ಕರಡಕ್ಸಿ ಜ್ವಾಳನುರಿಯನ (ಮಲ್ಲಿಗೆ. ೯೨). 
"ಕುರುಡಕ್ಸಿ', "ವಾರಕ್ಕಿ' ಸರಾ. [ಕರಡ್ಕು * ಅಕ್ಕಿ] 
ಕರಡಗೆ "ಕರಂಡಗೆ' ನೋ. 
ಕರಡಚ್ಚು (ನಾ). ಮುದ್ರಣದ ಕಚ್ಚಾಪ್ರತಿ: ನಿನ್ನ ಶಕ್ತಿ ಕರಡಚ್ಚು 
ಗಳನ್ನು ತಿದ್ದುವುದರಲ್ಲಿಯೇ ವಿನಿಯೋಗಹೊಂದುತ್ತಿದೆಯಲ್ಲ 
(ಲೋಕಕ. ೫೭). [ಳರಡ್ಕು * ಅಚ್ಚು] 
ಕರಡವುಲ್‌, ಕರಡಹುಲ್ಲು (ನಾ). -ಕರಡ: ಬಿಲ್ಲೆತ್ತರೆದ ಕರಡ 
ವುಲ್‌ ಬಿತ್ತರದ ಬಯಲ್‌ ಮಿಳಿರ್ದತ್ತು ಕುಳಿರ್ಪನಿಗಳಿಂದೆ,. ತುರುಗೆಮೆ 
ಗಳಂ ಪೋಲ್ಡು (ಶ್ರೀರಾಮಾ. ೨೬೮-೧೩೬), ಕರಡಹುಲ್ಲು: ಸುಂಕರೀ 
ಹುಲ್ಲು, ಕರೀವುನುಗದೆ ಹುಲ್ಲು, ಊಬಿನ ಹುಲ್ಲು, ಸಣ್ಣ ಊಬಿನಹುಲ್ಲು, 
ಕರಡಹುಲ್ಲು (ಮೈಣಗಿ. ೪೩-೮೪೪) ; ಶಿಂಗಳಿಗೆ ೧ ಸಾರಿ ದುರ್ಗಕ್ಕೆ 
ಬಂದು ಕರಡಹುಲ್ಲನ್ನು ಕುಯಿದು ಬಣವೆ ಹಾಕಬೇಕು (ಚಿತ್ರಪಾ. ೪೯). 
[ಕರಡ ಇ ಫುಲ್‌] 
ಕರಡಹುಲ್ಲು "ಕರಡವುಲ್‌' ನೋ. 
ಕರಡಿ, (ನಾ). ಮೈತುಂಬ ಉದ್ದವಾದ ಕೂದಲಿರುವ ಒಂದು 
ಜಾತಿಯ ವನ್ಯಮೃಗ: “ಯಕ್ಷ, ಅಚ್ಛಃ, ಭಲ್ಲಃ, ಭಾಲ್ಲೂಕಃ, ಭಲ್ಲೂಕಃ 
- ಈ ೫ (ಕರೆಡಿ)? (ಹಲಾಯು. ೩೮-೭೫) ; ಕರಡಿಯ ತೋಲಂ ಕಜ್ಜಲ 
ಪರಾಗದಿಂ ಪೊರೆದು ಪಿರಿದು ಜೆ «ನೆಯ್ಕೊಳ್‌ ತಂದಿರಿಸಿದವೊಲ್‌ 
(ಕಾಂತಿಪು, ೮-೧೨೭) ; ಕರಡಿಗಂಜಿ ಪುಲಿಯ ಗುಹೆಯಂ ಪುಗುವಂತೆ 
(ಧರ್ಮಾಮೃ. ೬-೧೭೫) ; ಹಾಸಿಕಿಲ್ಲದೆ ಹಾವಿನ ಮೇಲೆ ಒಜಗಿದವ 
ಹೇಸಿಕಿಲ್ಲದೆ ಕರಡಿಯ -ಕೂಡಿದ (ಪುರಂದ. ೨-೧೧-೧). 
ಕರಡಿಯಮಗಳ್‌ - ಜಾಂಬವಂತನ ಮಗಳು; "ಕೃಷ್ಣನ ಅಷ್ಟ 
ಮಹಿಷಿಯರಲ್ಲಿ ಒಬ್ಬಳು: ಕರಡಿಯ ಮಗಳನಾಳ್ವ ನಿನಗೋಣೋ 
ಧರೆಯೊಳದ್ಭುತಾಕಾರರಾರೊ (ಜೈಮಿಭಾ. ೨-೫೯). 
[ದೇ. ॥ ತಮಿ. ಮಲ. ತುಳು. ತೆಲು, ಕರಡಿ. / ಪ್ರಾ. ಕರಡೊ - ಹುಲಿ] 
ಕರಡ್ಕಿ "ಕರಡ್ಕೆ' ನೋ. 
ಕರಡಿಕಣ್ಣಿನಗಿಡ (ನಾ). = ಕರಡಿಕಣ್ಣಿನ ಗೆಡ್ಡೆ: ಕತ್ತಾಳೆ, ಅನಾನಾಸ್‌, 
ಕರಡೀಕಣ್ಣಿನಗಿಡ, ಮಂಜು, .ಈರುಳ್ಳಿ (ನಮ್ಮನು. ೨೩೮). [೫] 
ಕರಡಿಕಣ್ಣಿನಗೆಡ್ಲೆ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಕರಡಿ 
ಕಜ್ಜಿ ನಗೆಡ್ಡೆ, ಕೋಳಿಳುಟುಮನ ಗೆಡ್ಡೆ, ಶಿವಶಕ್ತಿ, -ಲಾಂಗುಲಿಕ (ಮೈಔಗ. 
೩೯-೭೭೭). [1] 
ಕರಡಿಕುಲು& "ಕರಡಿಗುಜುಕಿ' ನೋ. 
ಕರಡಿಕೆ "ಕರಂಡಿಗೆ? ನೋ. 
ಕರೆಡಿಗುಲುಕ, ಕರಡಿಕುಟುಕಿ (ನಾ): ಒಂದು ಊರಿನ ಹೆಸರು: 
ಇಟ್ಟಿಗೆ ಸೊಣೆ ಎ ಬಡಗೈ ಸಿಟ್ಟಿರುಳಿ ಎ ಕರಡಿಗುಜುಕಿ ಮೇಲ ಕೋಡು 
ಜ್ಗಲ್‌ ಮೂಡೈ ನೋಡಿ ನಡದು ಪುಣುಸೆ ಪೊಗರಿ.ಎ (ಮೈಆರಿ. ರ್ಗಿ೧೪, 
೧೨-೨೦ ; 810). ಕರಡಿಕುಯಿಕಿ: ಮೂಡೈ ನೋಡಿ ನಡೆದು ಪುಣಸೆ 
ಪೊಗರಿ ಎ ಕರಡಿಕುಜುಕಿ ಮೇಲಕಾರಜಕ ಎ (ಎಕ. ೫ (8), ಚಿಕ್ಕಬ. 
೬೬-೨೧ ; 850). [1] 
ಕರಡಿಗೆ "ಕರಂಡಿಗೆ' ನೋ. 
ಕರಡಿಗೊಲ್ಲ (ನಾ). ಕಾಡುಗೊಲ್ಲರಲ್ಲಿ ಒಂದು ಪಂಗಡ; (ಎಸಮೈ. 
XIV, ೩). [ಕರಡಿ * ಗೊಲ್ಲ) 


ಕರಡಿಮಜಲು 


ಕರಡಿಮಜಲು (ನಾ). ೧. ಕರಡೆವಾದ್ಯವನ್ನು ಬಾರಿಸುವುದು. 
೨, ಕರಡೆ ಎಂಬ ವಾದ್ಯ: ಹಳ್ಳಿಗಳ ವಾದ್ಯಗಳಾದ ಕರಡಿಮಜಲು, 
ಜೋಡುಸನಾದಿ, ಕಾಳೆ ಮೊದಲಾದವುಗಳ ಘೋಷಣೆಗೂ ಅಲ್ಲಿ ಸ್ಥಾನವಿತ್ತು 
(ಮಣ್ಣಿಮ. ೧೩) ; ಸನಾಯಿ, ಕರಡಿಮಜಲುವಾದ್ಯಗಳು (ಇಪ್ಪಕ. ೪೫೦). 
[ಕರಡ್ಮಿ (ಆ. ಕರಡೈ) 4 ಮಜಲು] 
ಕರಡಿಮೇಕೆ (ನಾ). - ಕರಡಿಮಜಲು : ಕರಡಿಮೇಳ (ಕರಡಿಮಜಲು)- 
ವೀರಶೈವರ ವಿಶಿಷ್ಟವಾದ ಮಂಗಲವಾದೈೆ (ಶರಸಾ. ೨೪-೭). 
[ಕರಡಿ (£ ಕರಡೈ) ೪ ಮೇಳ (ಇ ಮೇಲ)] 
ಕರಡು, "ಕದಡು? ನೋ. 
ಕರಡ್ಕು ಕರಡ ನೋ. 
ಕರಡ್ಕು, ಕರಡ್ಕೆ, ಖರಡ್ಕು (ಗು). ೧. ಒರಟಾದ ; ಒಡ್ಡಾದ; ನಯ 
ವಿಲ್ಲದ. (ನಾ). ೨. ದೋಷ; ಕಳಂಕ: ಕರಡೊಂದು ಪುಗದೆ 
ಕಟ್ಟಾಣಿಮುತ್ತನದಾವ ಶರಧಿ ಪೆತ್ತುದು (ಭರಚ. ೫೮-೪೪); ನಿಯತ 
ಸ್ಥಾನಿಯಲ್ಲ ಕರ್ಮದ ಕಾಟವಿಲ್ಲ ಕರಡಿಲ್ಲ (ಭಕ್ತಿಸ. 1೪, ೭-೫); ಗುಣ 
ದೊಳ್‌ ಕರಡೆಣಿಪ ಪಾಸಿಗಳಿಗರುಹದಿರಿ (ವಿವೇಥ. ೧೩-೧). ಕರಡ್ಕೆ : 
೧. "ಕರಡೆಕಾಗದ' ಪರಾ. ಖರಡ್ಕ: ೨. ಬರಡು ಘನವಾದರೆ 
ಜಾತಿ ಮುತ್ತೆ (ಶ್ರೀಕೃಪಾ. ೪೩). 
ಕರಡಾಗು - ಅಶುದ್ಧವಾಗು; ಕೆಡು; ಹಾಳಾಗು: ಗಿರಿಗುಡ್ಡೆ 


ವನವೆಲ್ಲ ತಿರುಗಿತೂ ಕರಡಾಗಿ ಧೈರ್ಯವು ಕರೆಗಿತು (ಕೃಅಕಾ. ೪೯); |. 


ಆತನನ್ನು ತೀರ ಹೆಚ್ಚಿಗೆ ಮಾತನಾಡಿಸಿದರೆ ಇನ್ನಷ್ಟು ತಲೆ ಕರಡಾದೀತು 
(ಜಾರುದಾ: ೧೬೪); ಕರಡುಮಾಡು - ಕೆಡಿಸು; ಹಾಳುಮಾಡು : 
ಫಲಪೈರುಗಳನ್ನು ಕರಡುಮಾಡಿದ್ದರಿಂದಲು (ಎಕ. ೫11, ಕೊಡಗು. 
೨೫-೯ ; 1824) ; ಯರಡು ಅನೆ ಬಂದು ಇದೆ. ರೈತರ ಪೈರುಪಚ್ಚೆ ಕರಡು 
ಮಾಡುತ್ತದೆ (ರಾಜೇಂದ್ರ, ೧೪೮) ; ನೀವು ಇದನ್ನೆಲ್ಲ ಎಣಿಸಿಕೊಂಡು ತಲೆ 
ಕರಡುಮಾಡಿಕೊಳ್ಳಬೇಡಿ (ಮುಗಿಯು. ೪೩೦). 
(ದೇ. ॥ ತಮಿ. ಮಲ. ಕರಡು; ತುಳು. ಕರಡ್‌, ಕರಡು] 

ಕರಡ್ಗು "ಕರಟ್ಮು' ನೋ. 

ಕರಡ್ಯು ಖರಡ್ಗು (ನಾ). ೧. ಕಚ್ಚಾ ಪ್ರತಿ; ಪರಿಷ್ಠಾರವಾಗದೆ ಇರುವ 
ಪ್ರತಿ: ಮುಂದಿನ ವರ್ಷದ ಬಡ್ಜೆಟ್ಟನ ಕರಡು ಸಿದ್ಧಗೊಳಿಸುವುದು 
(ಮರಳಿ. ೧೦೭) ; ರಾಜ್ಯಾಂಗ ರಚನೆಯ ಕರಡನ್ನು ಸಿದ್ಧಗೊಳಿಸಲು 
** « ಕರಡುನಿರ್ಮಾಣ ಸಮಿತಿಯೊಂದು (Dating Committee) 
ರಚನೆಯಾಯಿತು (ದಿಲ್ಲಿಪ ೧೨೩); ಕಣ್ಣು ಮುಚ್ಚುವವರೆಗೂ ಕರಡು 
ಗಳನ್ನು ಗೀಜುವ ನನಗೆ ಲೇಖನ ಕಲೆ ಒಲಿಯುವುದೆ? (ಜನಜೀ. ೬೦). 
"ಕರಡಚ್ಚು' ಪರಾ. ೨. ಕಚ್ಚಾಲೆಕ್ಕುದ ಟಪ್ಪಣಿ; ರೋಜಕಿರ್ದಿ 
(ಉಕ) : ಕರಡು ದಿನವಹಿ ವರ್ಗಮಾಸಾಂತಕಾದಿಗಳ ಬರೆದೋದಿ 
(ಜೆಬಪು. ೭-೭). ೩&೩. ನೋಡಿ ಬರೆಯುವುದು; ನಕಲು; ಕಾಫಿ: 
ಎಲ್ಲರೂ ಕರಡು (ಕಾಪಿ) ಶೀಡತೊಡಗಿದರು (ಕಥಕ. ೪೪). ಖರಡ್ಕು೧ : 
ಬರೇ ಕರಡು ತೀಡಿ ತೀಡಿ ನಿನ್ನ ಮಿದುಳಂಬೋದು ಬರಡಾಗೇದ 
(ಸರಿಲ. ೧೮). , [ಕ ಮರಾ. ಖರಡ್ಕಾ ಖರ್ಡಾ] 

ಕರಡುಕಟ್ಟು "ಕರಡುಗಟ್ಟು' ನೋ. 

ಕರಡುಗಟ್ಟು, ಕರಡುಕಟ್ಟು (ಕ್ರಿ). ಮುರುಟಹೋಗು; ಸುಕ್ಕು 
ಗಟ್ಟು: ಆ ನೆತ್ತರುಉಾಲುವೆಗಳನ್ನೂ, ಕೊತ್ತಿಬಿದ್ದು, ಕರಡುಗಟ್ಟದ ಆ 
ಮಾಂಸಖಂಡದ ರಾಶಿಗಳನ್ನೂ ನೋಡಿ ನನ್ನ ಹೃದಯ ಬೆಂದುಹೋಗಿದೆ 
(ಆಗ್ರಹ. ೫೯). ಕರಡು ಕಟ್ಟು: ಬೇರೆಬೇರೆ ವೃತ್ತಿಗಳ ಜನರು 
ಇದ್ದಲ್ಲಿಯೇ ನಿಂತು, ಆ ವೃತ್ತಿ ಕಸಬುಗಳು ಕರಡು ಕಟ್ಟುತ್ತವೆ 
(ರಾಜ್ಯಾ. ೩೫೬). [ಕರಡ್ಕು (ಆ. ಕರಟ್ಕು) + ಕಟ್ಟು] 


20 


25 


30 


40 


೧೫೩೪ ಕರಣ 


ಕರಡುಗೊಳಿಸು (ಕ್ರಿ). ಬೇಸರಗೊಳಿಸು; ವೈಮನಸ್ಯವನ್ನುಂಟು 
ಮಾಡು (?) : ನಿನ್ನ ಕವಡುನುಡಿಗಳಿಂದೆನ್ನಂ ಕರಡುಗೊಳಿಸುತಿರ್ಪೆ. 
ಆದಆಕಿನಾನಿಲ್ಲಿಂದಂ ಪೋಪೆಂ (ಮಿತ್ರಗೋ. ೩೧); ಇರದೆ .ಸಕಲವ 
ತೊರಸಿ ಹೃದಯವ ಕರೆಡುಗೊಳಿಸುತ ತಿರುಗಿಸಿದ (ಯನಳ. ೬೬-೪). 
[ಕರಡು + ಕೊಳಿಸು] 
ಕರಡುಪ್ರತಿ (ನಾ). ಕಚ್ಚಾ ಪ್ರತಿ; ತಿದ್ದುಪಡಿಯಾಗಬೇಕಾದ ಪ್ರತಿ: 
ಕರಡುಪ್ರತಿ ತೆಗೆಯುವ ಒತ್ತುಯಂತ್ರದ ಒತ್ತಡವನ್ನು ಅವು ಅನೇಕ ಬಾರಿ 
ತಡೆಯಬೇಕಾಗುತ್ತದೆ (ಮುದ್ರಕ. ೧೪). [ಕರಡ್ಯು * ಪ್ರತಿ] 
ಕರಡುಬರ್ಬರ (ನಾ). ಒಂದು ಬಗೆಯ ಬಿಳಿಯ ರತ್ನ: ವಾರಣಾಶಿ 
ಯೊಳು ತಾ ಪುಟ್ಟಿ ದೋರ್ಪುದತಿ ಬಿಳಿದು ನಿರ್ಮಲಮಾಗಿ . ., ತುಂಬು 
ರದಿ ಸೂಕ್ಷ್ಮದಿಂ ಕರಡು ಬರ್ಬರಮೆನಿಪುದೂ (ರತ್ಸಶಾ. ೧೯-೧೧). 
[ಕರಡ್ಕು? + ಬರ್ಬರ] 
ಕರಡುಮುತ್ತು (ನಾ). ದೋಷವುಳ್ಳ ಮುತ್ತು : .ಕರಡುಮುತ್ತೆಲ್ಲ 
ಕಟ್ಟಾಣಿಯ ಕುಲವೆ (ಭರಚ. ೫೩-೮೬). [ಕರಡ್ಕು + ಮುತ್ತ್ಯು] 
ಕರಡುಮುರುಡು (ನಾ). - ಕರಟುಮುರಟು (ಕಿ). 
[ಳರಡ್ಕು 4 ಮುರುಡು] 
ಕರಡುಸಾಲ (ನಾ). ವಸೂಲಾಗದ ಸಾಲ; ಮುಳುಗು ಗಂಟು; 
*ಓಂದಕ್ಕೆ ಬಾರೆದ ಸಾಲ; ಸತ್ತಸಾಲ; ಕರಡುಸಾಲ* (೫೩6 db. 
ಇಂಕನಿ). [ಕರಡ್ಕು + ಸಾಲ್ಲ] 
ಕರಡೆ "ಕರಡ? ನೋ. 
ಕರಡ್ಕೆ, ಕರಡ್ಮಿ, ಕರಾಡಿ, (ನಾ). ಒಂದು ಬಗೆಯ ಚರ್ಮವಾದ್ಯ: 
*ಜರ್ರ್ಫುರಃ - ಕರಡೆಯ ಹೆಸರು” (ನಾಚಿರಾ. ೯೬); ಕರಡೆಯ ತಾಳದ 
ಪಟವದ ಮದ್ದಳೆಯ ಮಿಕ್ಕವಾದ್ಯಮುಮೊಳವೇ (ಗದಾಯು. ೩-೪೯); 
ನಟವಿಕಟ ಕಟಕ ಬಿಲ್ಕಿಂಬ ಕರಡೆಯ ದನಿಯ (ಬಸರ. ೧೧-೧೩೦); 
ಶ್ರುತಿಕಷ್ಟಂ ಬರೆ ಸಂಧಿ ಮಾಡಲಾಗದು ಕರಡೆಯ ಗಿರ್ಗಟದ ದಫಿವೊಲಮ 
ರವವೆಂದುಂ (ಶಮದ. ೬೩). ಕರಡ್ಡಿ: ಗಡಗಡ ರುಲ್ಲೆಂಬ ಸಮಾಳ 
ಕರಡಿ ಕೌಸಾಳ ನಾದ (ಅಖಂಡೇ. ೨೦೬-೪೬) ; ಕರಡಿ ಕಂಸಾಳೆ ಚಿನ್ನಾಳೆ 
ಗಳ್‌ (ಹಿದ್ದಕಾ. ೮-೬); ಕರಡಿ ಡಿಂಡಿಮ ಭೇರಿ (ಯನಳ. ೫೫). «ಕರಡಿ 
ಮಜಲು, "ಕರಡಿಮೇಶ' ಪರಾ. ಕರಾಡಿ,: ಭದ್ರನೆಂಬ ಕರಾಡಿ 
ಶಾಸಕವೆಂಬ ನಗಾರಿ (ವಿವೇಕ. ೨೩೬). 
_ [ಜೇ.1ತಮಿ. ಕರಡಿಕೈ./ಪ್ರಾ. ಕರಡಿ, ಕರಡಾ- ಒಂದುಬಗೆಯವಾದ್ಮ] 
ಕರಡ್ಕೆ "ಕರಡ್ಕು' ನೋ. 
ಕರಡೆಕಾಗದ (ನಾ). (ಉಕ) ಒರಟುಕಾಗದ; ಉರುಟುಕಾಗದ; 
ಹೊಳಪಿಲ್ಲದ ಕೋರಿಕಾಗದ: ಅಂಗಡಿಕಾರರು ಬಳಸುವ ಕರಡೆ 
(ಕೋರಿ) ಕಾಗದಗಳು ಇಲ್ಲಿ ಆಗುತ್ತವೆ (ಅಕ್ಬರ. ೧೯೯). 
[ಕರಡ್ಕೆ (ಆ ಕರೆಡ್ಕು) 4 ಕಾಗದ] 
ಕರಡೋಲೆ (ನಾ). ಅಚ್ಚಿನ ಕರಡುಪ್ರತಿ. 
ಕರಜೋಲೆಯೋದುಗ - ಕರಡೋಲೆಯನ್ನು ಓದಿ ತಪ್ಪುಗಳನ್ನು 
ತಿದ್ದುವವನು : ಕರಡೋಲೆಯೋದುಗನ ಜವಾಬ್ದಾರಿ ದೊಡ್ಡದು 
(ಮುದ್ರಕ. ೨೯). : [ಕರಡ್ಮು + ಓಲೆ] 
ಕರಣ (ನಾ). ೧. ಮಾಡುವಿಕೆ; ಕೆಲಸ; ಉದ್ಯೋಗ : ನಿನ್ನನಾಳ್ವೆ 
ನೆಂದು ಬಾಣಸಿನ ಕ[ಪಾಠಾಂ. ಶ]ರಣಕ್ಕೆ ನಿರೂಪಣಂಗೆಯ್ಲಂ (ಪಂಪಭಾ. 
೯-೫೪ ವ). ೨. ಉಪಕರಣ; ಸಾಮಗ್ರಿ; ಸಾಧನ; ಉಪಾಯ: 
ಕರಣ ಎಂದರೆ ಕರ್ಮ ನಡೆಯಲು ಬೇಕಾಗತಕ್ಕ ಉಪಕರಣಸಾಮಗ್ರಿ, 
ಎಂದರೆ ಬಂಡವಾಳ ವ್ಯವಸ್ಥೆ ಮೊದಲಾದ ಸಾಧನಗಳು (ಭಾರದ, ೩೫೭); 
ಒಳದೃಪ್ಟಿ ಸಾಕಲ್ಯದಾತ್ಮ, ಸಂದರ್ಶನಕ್ಕೆ ಕರಣನದು (ಮಂಕುಕ. ೬೨೦). 


ಕರಣಗ್ರಂಥ 


೩, ಜ್ಞಾನೇಂದ್ರಿಯ : ನಂಬಿಯಣ್ಣನ ಕರಣಂ ಕೂಳುದಿಗೊಂಡು 
(ನಂಬರ. ೧೯-೮೯) ; ಕರಣ ನಿರ್ಮಳವಾಯ್ತು ಮನವು ಬ್ಬ ರಿಸಿತು 
(ಕುವ್ಯಾಉ. ೮-೬) ; ಕರಣಗಳ ತಡೆಯುವದೆ ಕಷ್ಟ (ಸರ್ವಜ್ಞ. ೫೩೦). 
೪. ಸನ್ನೆ; ಸಂಕೇತ: ಅವನು ದೂರದಲ್ಲಿದ್ದ ವರನ್ನು ಕೈ ಕರಣ ಮಾಡಿ 
ಕರೆದ (ರೂಢಿ), ೫. ಒಡಲು; ಮೈ. ೬. ಹೊಲ; ಭೂಮಿ. 
೭, ಉದ್ದೇಶ; ಕಾರಣ. ೮. ಕರಣಿಕ; ಗಣಕ; ಸೇನಬೋವ: 
"ನಾಡ ಪೆರ್ಗ್ಗಡೆ ನಾಗದೇವಯ್ಮ ಪ್ರಮುಖ ಕರಣಮುಮಿಟ್ಟು (ಎಇ. ೫೪, 
೭೯-೧೪ ; 1050); ಎಕ್ಕೆಟಗರ್ನ್ಟಾಲ್ವತ್ತ ಮಾನಸರುಮಿರ್ದು ಬರಯಿಸಿದ 
ಶಾಸನ ಬರೆದ ಕರಣಂ ರೇವರಾಜಂ (ಸೌಇಇ. 1-1, ೨೩೧-೧೬; 1134); 
ಎಲ್ಲಾ ಕರಣಂಗಳಂ ಕರೆಯಿಸಿ ಭಂಡಾರದ ಲೆಕ್ಕಮಂ ನೋಡಿ (ಬಸರ. 
೮೨೯೯), ೯. [ವ್ಯಾಕ] ತೃತೀಯಾ ವಿಭಕ್ತಿಯ ಅರ್ಥ: ಕಾರಕ 
ಮೆಂಬುದು ಕ್ರಿಯಾನಿಮಿತ್ತಂ; ಅದು ಕರ್ತೃವೆಂದುಂ, ಕರ್ಮವೆಂದುಂ, 
ಕರಣಮೆಂದುಂ . . . ಅಧಿಕರಣಮೆಂದುಂ ಸಡ್ವಿಧಮಾಗಿರ್ಪುದು (ಶಮದ. 
೯೩ ವೃತ್ತಿ) ; ವಿಭಕ್ತ ರಗಳು ಕರ್ತೃ, ಕರ್ಮ, ಕರಣ... ಅಧಿಕರಣ 
ಎಂದು ಏಳು ವಿಧ (ಕೈಪಿಡಿ. ೫೩). ೧೦. [ನಾಟ್ಯ] ನರ್ತನದ ಒಂದು 
ಭಂಗಿ: ಕರಣಂ ರೇಚಕಮಂಗಹಾರಮಿನಿತೆಂದೋದುತ್ತುಮಿರ್ಪ 
(ಆದಿಪು. ೬-೧೧೯); ಎರಡು ಕಾಲುಗಳಿಂದಲೂ ಮಾಡುವ ಚಲನೆಗೆ 
“ಕರಣ 'ವೆಂದು ಹೆಸರು (ಆಭಾನೃ. ೫೦). ೧೧. [ಜ್ಯೋತಿ] ತಿಥಿಯ 
ಅರ್ಧಭಾಗವನ್ನು ವ್ಯಾಪಿಸಿರುವ ಕಾಲವಿಶೇಷ : “ಅವಣಕೊಳೆಡೆ 
ಯಾಡುವ ಭವಾದಿಗಳು ಕರಣವಕ್ಕು? (ಮಂಗರಾ. ೨೧-೯). ೧೨. ಐದು 
ಎಂಬ ಸಂಖ್ಯೆಯ ಸಂಕೇತ: “ಶರ ಕರಣಮೈದು? (ಮಂಗರಾ. 
೧೦೩-೮). [ಸಂ.] 

ಕೆರಣಗ್ರಂಥ (ನಾ). [ಜೈನ] ಕರಣಾನುಯೋಗದ ಗ್ರಂಥ: 
ಲೋಗಾಣಿ ಸಂಗಾಣಿ ಮೊದಲಾಗೊಡೆಯ ಕರಣಗ್ರಂಥಂಗಳುಮನಿ 
ವೆಲ್ಲಮಂ ಕಲ್ತೊಡಲ್ಲದೆ ಪೇಟಲಾಗದು (ವಡ್ಡಾರಾ. ೬-೮). “ಕರಣಾನು 
ಯೋಗ? ಪರಾ. [ಕರಣ + ಗ್ರಂಥ] 

ಕರಣಗ್ರಾಮ (ನಾ). ಇಂದ್ರಿಯ ಸಮೂಹ; ಪಂಚೇಂದ್ರಿಯಗಳು: 
ತಪಮಂ ಶೀಲಮನಪ್ಪುಕೆಯ್ದು ಕರಣಗ್ರಾಮಂಗಳಂ 
(ಪಂರಾಮಾ. ೧-೫). [ಕರಣ + ಗ್ರಾಮ] 

ಕರಣಚತುಷ್ಟಯ (ನಾ). ನಾಲ್ಕು ಅಂತರಿಂದ್ರಿಯಗಳು: ಮನೋ 
ಬುದ್ಧಿ ಚಿತ್ತಾಹಂಕಾರಂಗಳೆಂಬ ಕರಣಚತುಸ್ಟಯಂಗಳ್‌ ತನ್ನ ಸ್ವರೂಪು 
(ಮನೋವಿ. ೧-೧೪ ಟೀಕು); ಇನ್ನು ಕರಣಚತುಷ್ಟಯದ ಏವರೆವ ಹೇಳುವೆ 
ತಿಳಿ (ಜ್ಞಾನಸಿಂ. ೪-೪೮) ; ಪ್ರಬಲರಾದ ಶತ್ರುಗಳೆಂಬ ಬೆಂಕಿಯಿಂದ 
ಅವರ ಕರಣಚತುಷ್ಟ ಯಗಳು ಸುಟ್ಟುಹೋಗಿದ್ದವು (ರಾಜಸೂ. ೯೬). 

(ಕರಣ 4 ಚತುಷ್ಟಯ] 

ಕರಣಜಯಿತ್ವ (ನಾ). ಇಂದ್ರಿಯಗಳನ್ನು ಗೆದ್ದಿರುವಿಕೆ ; ಜಿತೇಂದ್ರಿ 
ಯತ್ತ: ಈತನುಂ ಕರಣಜಯಿತ್ವಮಂ ಧರಿಸಿದಂತರಿನೀತನನಂತರಿಕ್ಷ 
ದೊಳ್‌ . . . ಕೀರ್ತಿಪರಲ್ತೆ ಚಾರಣರ್‌' (ಶಾಕುಂತ. ೨೭-೪೯). 

[ಕರಣ + ಜಯಿತ್ವ] 

ಕರಣತ್ರಯ (ನಾ). ೧. ಮನಸ್ಸು, ವಚನ ಮತ್ತು ಕಾಯ ಎಂಬ 
ಮೂರು ಕರಣಗಳು: ಕರಣತ್ರಯ ಶುದ್ಧನೆಂದದೇಂ ಸ್ತುತಿಯಿಸಿ 
ದತ್ತೊ ಸಂತಸದೆ ಪೌರಜನಂ ಪ್ರಭುವಂಶಮೇರುವಂ (ಪುಷ್ಪಪು. ೩-೧೩೨); 
ನೆಗಳ್ನಪೆಂ ಕರಣತ್ರಯದಿಂ ಪ್ರಣಾನುಮಂ (ಶಬಶಂ. ೧-೬). 
೨. [ಜೈನ] ಅಧಃಕರಣ, ಅಪೂರ್ವಕರಣ, ಅನಿವೃತ್ತಿಕರಣ 


ಗೆಲ್ಲು 


ಎಂಬ ಮೂರು ತತ್ತ್ವಗಳು: ಮುನ್ನಮಧಃಪ್ರವೃತ್ತಮನಿವೃತ್ತಮ |45 


ಪೂರ್ನಮೆಂಬ ಕರಣತ್ರಯದಿಂ (ಮಲ್ಲಿಪು. ೧೪-೭೭). [ಕರಣ + ತ್ರಯ] 


೧೫೩.೫ 


20 


30 


ಕರಣಾಗ್ರಣಿ 


ಕರಣಲಬ್ಬಿ (ನಾ). [ಜೈನ] ಐದುಲಬ್ಬಿಗಳಲ್ಲಿ ಒಂದು; ಕರಣ 
ಪರಿಣಾಮಗಳ ಪ್ರಾಪ್ತಿ: ಕಾಲಲಬ್ಧಿ ಕರಣಲಬ್ಧಿ ಉಪಶಮಲಬ್ಧಿ 
ಕ್ಷಯೋಸಶಮಲಬ್ಬಿ ಪ್ರಾಯೋಗ್ಯ ತಾಲಬ್ಮಿಯೆಂಬ ಲಬ್ಧಿಸಂಚಕಮುಮಂ 
(ಸುಕುಮಾ. ೩-೩೯ ವ). [ಕರಣ + ಲದಬ್ಮಿ] 
ಕೆರಣನೃತ್ತಿ (ನಾ). ಇಂದ್ರಿಯ ವ್ಯಾಪಾರ; ಇಂದ್ರಿಯಗಳ ಕಾರ್ಯ: 
ಕರಣವೃತ್ತಿಗಳಡಗುವುವು ಕೂಡಲಸಂಗನ ನೆನೆಯುತ್ತ ಉಂಡರೆ 
(ಬ ಸವ. ೭೮೬) ; ಬಲಿದ ಮಣವೆಯ ಕರಣವೃತ್ತಿಯೆ ಕಳವಳದ 
ಪಂಚೇಂದ್ರಿಯದ ಪರಿಚಲನ ಸಂಚದ... ಊರ್ಧ್ವಸ್ಪಲಿತ ದೀರ್ಫ 
ಶ್ವಾಸನಿದ್ದನು ಕೌರವರರಾಯ (ಕುವ್ಯಾಗ. ೧೦-೨). [ಕರಣ 4 ವೃತ್ತಿ] 
ಕರಣನೇದ್ಯ (ಗು). ೧. ಇಂದ್ರಿಯಗಳಿಂದ ತಿಳಿಯುವ ; ಇಂದ್ರಿಯ 
ಗೋಚರವಾದ. (ನಾ). ೨. ಇಂದ್ರಿಯ ಗೋಚರವಾದುದು: 
ಒಗೆನಾಚೆ ಬಿಸುಡೆಲ್ಲ ಕರಣವೇದ್ಯವನು ಮಿಗುವುದೇಂ? ರೂಪಾಖ್ಯೆ 
ಯೊಂದುಮಿಲ್ಲದೆ ವಸ್ತು (ಮಂಕುಕ. ೮೯೯). [ಕರಣ ವೇದ್ಯ] 
ಕರಣನೇಳೆ (ನಾ). “ಕರಣದ ಹೊತ್ತು” (ವಡ್ಡಾಕಾ. ಟಪ್ಪಣಿ): ಮತ್ತಿ 
ರುಳಿನ ಕರಣವೇಳೆಯೊಳ್‌ ವಜ್ರಸೇನನೆಂಬ ಮಂತ್ರಿಯರಸಂಗಿಂತೆಂದು 
ಬಿನ್ನ ಸಂಗೆಯ್ದುಂ (ವಡ್ಡಾರಾ. ೮೧-೧೨). [ಕರಣ 4 ಪೇಳೆ (ಇ ವೇಲೆ)) 
ಕರಣಶಾಲೆ (ನಾ). ಕರಣಿಕರ ಕಚೀರಿ; ಗಣಕರ ಕಚೇರಿ; ಸೇನ 
ಬೋವರ ಕಚೇರಿ: “ಗಣಕರೋರೆಂತೆ ಬರೆವ ಮನೆ ಕರಣಶಾಲೆಯೆ 
ನಿಕ್ಕು? (ಮಂಗರಾ, ೫೮-೧೦). [ಕರಣ -- ಶಾಲೈ 
ಕರಣಶುದ್ಧಿ (ನಾ). ದೇಹ, ಮನಸ್ಸು, ಮಾತು ಈ ಮೂರರ 
ಶುದ್ಧಿ. “ಕರಣಶುದ್ದಿವಡೆ ' ಪರಾ. [ಕರಣ + ಶುದ್ಧಿ] 
ಕರಣಶುದ್ಧಿವಡೆ (ಕ್ರಿ). ತ್ರಿಕರಣಗಳಲ್ಲಿ ಶುದ್ಧಿಯನ್ನು ಪಡೆ: 
ಇದಿರ್ಗೊಳ್ಳುದು ಕಾಲ್ಗರ್ಚುವುದುದಾತ್ತಮಪ್ಪೆಡೆಯೊಳಿರಿಪುದರ್ಚಿಪು 
ದೆಜಗಿರ್ದು ಕರಣಶುದ್ಧಿವಡೆವುದು ಪದೆದನ್ನ ಮಹೀವುದೆಂಬ ನವವಿಧ 
ಫುಣ್ಮ (ಆದಿಪು. ೪-೯೬). [ಕರಣಶುದ್ಧಿ * ಪಡೆ] 
ಕರಣಸಮಾಧಿ (ನಾ). ಇಂದ್ರಿಯ ನಿಗ್ರಹ: ನಾರುಬೇರಿನ ಕುಟಲ 
ಕಪಟದ ಯೋಗವಲ್ಲಿದು ನಿಲ್ಲಿ ಭೋ ಕಾಯಸಮಾಧಿ ಕರಣಸಮಾಧಿ 
ಯೋಗವಲ್ಲಿದು ನಿಲ್ಲಿ ಭೋ (ಅವಡಂ.೧೩೯-೬೪೦). [ಕರಣ * ಸಮಾಧಿ] 
ಕರಣಸಾಲೆ (ನಾ). - ಕರಣಶಾಲೊ: *ಕರಣಶಾಲಾ - ಕರಣಸಾಲೆ* 
(ಶಮದ. ೨೮೯ ಪ್ರಯೋ); ಇಹಪರದ ಲೆಳ್ಳಿಗಂ ನಡೆನಡೆದು ಕರಣಸಾಲೆಗೆ 
ಬಂದು ಕುಳ್ಳಿರ್ದು (ಬಸರ. ೫-೬೧). [ಕರಣ + ಸಾಲ್ಕೆ) 
ಕರಣಹಸಿಗೆ "ಕರಣಹಸುಗೆ' ನೋ. 
ಕರಣಹಸುಗೆ, ಕರಣಹಸಿಗೆ (ನಾ). [ವೀತೈ] ದೇಹದಲ್ಲಿರುವ ಸಕಲ 
ತತ್ತ್ವಗಳನ್ನು ವಿಂಗಡಿಸಿ ಹೇಳುವಶಾಸ್ತ್ರ : ಕನ್ನಡವೂ ಕನ್ನಡಿಸಲಿ 
ನಾಳೆ ಬಾಳಿನೊಸಗೆಯ ; ಜೀವನಕಲೆ ಬೆಳಗಲಲ್ಲಿ ತಿಳಿದು ಕರಣಹಸುಗೆಯ 
(ಸೂರ್ಯಪಾ. ೧೨೦-೧೬). ಕರಣಹಸಿಗೆ : “ಆತ್ಮನಸ್ಸೂಲವಲ್ಲದ, 
ಸೂಕ್ಷ್ಮವಲ್ಲದ ಪ್ರಮಾಣವಾದ ದೇಹದಲ್ಲಿರುವ ಸಕಲತತ್ತ್ವಂಗಳಿಂ ಬೇರೆ 
ಬೇರೆ ಹಸಿಗೆಯಂ ಮಾಡಿ ವಿಸ್ತರಿಸಿ ಹೇಳುತ್ತಿಹುದಾದ ಕಾರಣ ಶಾಸ್ತ್ರಕ್ಕೆ 
ತತ್ತ್ವವಿಭಾಗವೆಂಬಭಿಧಾನವು ಪ್ರಸಿದ್ಧವಾಯಿತ್ತೆಂಬುದೀ ಕರಣಹಸಿಗೆ 
ಯೆಂಬ ಶಬ್ದಕ್ಕರ್ಥವು? (ಚೆನ್ನಸಾ. ೨). [ಕರಣ + ಹಸುಗೆ( ಪಸುಗೆ)] 
ಕರಣಾಗ್ರಣಿ (ನಾ). ಗಣಕರಲ್ಲಿ ಅಧಿಕ; ಲೆಕ್ಕ ಪತ್ರಗಳ ಖಾತೆಯ 
ವರಿಷ್ಕ; ಕರಣಿಕರಲ್ಲಿ ಶ್ರೇಷ್ಠ: ಕಾಮರಾಜತನಯಂ ಕರಣಾಗ್ರಣಿ 
ಶಾನ್ತಿನಾಥನುದ್ದಾ ಮಪರಾಕ್ರಮಂ (ಸೌಇಇ. 220, ೨೪೮-೧೧; 1228); 
ಜನಪತಿ.... ಮೂಡ ಮೊಗದಿಂ ಮಿಗೆ ಕುಳ್ಳಿರೆ ತತ್ಕುಮಾರ ಮಂತ್ರ 
ನಿಪುಣ ಕೋಶನಾಥ ಕರಣಾಗ್ರಣಿ ಸೂರಿ ಕವೀಂದ್ರ ಮಾನ್ಯ ... ಬಲ 
ದಲ್ಲಿರವೇಳ್ಕುಂ (ಲಾಸ್ಕರಂ. ೧-೩೪). [ಕರಣ +೬ ಅಗ್ರಣಿ] 


ಕರಣಾಧಿಪತಿತ್ವ 


ಕರಣಾಧಿಸಪತಿತ್ವ (ನಾ). ಲೆಕ್ಕಪತ್ರಗಳ ಖಾತೆಯ ಹಿರಿಯ ಅಧಿಕಾರ; 
ಕರಣಿಕಾಗ್ರಣಿಯ ಪದವಿ: ಅಧಿಕಾರದಕ್ಷನಧಿಕಂ ಶುಚಿಯೆಂಡೊಸೆ 
ದೀಯೆ ಸೆತ್ತನಗ್ಗಳಿಕೆಯನಪ್ಪುಕೆಯಿದ ಕರಣಾಧಿಸತಿತ್ವಮನೆಂದೊಡಣ್ಣ 
ಕೇವಳನೆ (ಶಾಸಪ. ೬೧). (ಸಂ. 
ಕರಣಾನುಯೋಗ (ನಾ). [ಜೈನ] ನಾಲ್ಕು ಅನುಯೋಗಗಳಲ್ಲಿ 
ಒಂದು; ಕ್ರಿಷಸ್ಟಿಶಲಾಕಾಪುರುಷರ ಚರಿತ್ರೆಯನ್ನು ಒಳಗೊಂಡ 
ಅನುಯೋಗ: ಕರಣಾನುಯೋಗಮೆಂಬುದು ತೀರ್ಥಕರ ಚಕ್ರವರ್ತಿ 
ರಾಮಕೇಶವಾದಿಗಳ ಭವಸಂತತಿಯುಮನವರನುಭವಿಸಿದ ಭೋ ಗಂ 
`ಗಳುಮಂ ಪರಿಗ್ರಹಪರಿತ್ಕಾಗಾದಿಗಳುಮಂ ಪೇ ಯ್ವಮ (ಚಾವುಂಪು. 
೩೯೦-೮). [ಕರಣ * ಅನುಯೋಗ] 
ಕರಣಿ, "ಕರಣ್ಕೆ' ನೋ. 
ಕರಣಿ "ಕರಣ್ಕೆ' ನೋ. 
ಕರಣಿ (ನಾ). ೧. ಮಿಶ್ರಜಾತಿಯವಳು; ಬೆರಕೆ ಕುಲದವಳು. 
೨. [ಗಣಿತ] ಪರ್ಯಾಪ್ತ ದಶಮಾಂಶರೂಪದಲ್ಲಿ ವ್ಯಕ್ತಪಡಿಸ 
ಲಾಗದೆ ಮೂಲ: ಶುಲ್ವಗಳಲ್ಲಿ ಸಂಖ್ಯೆಯ ವರ್ಗಮೂಲಕ್ಕೆ ಕರಣಿ 
ಎಂಬ ಹೆಸರಿದೆ (ಗಣಿಡ. ೧೮೯). [ಆ ಸೆಂ. ಕರಣೀ] 
ಕರಣಿ, (ನಾ). ಕರಣಿಕ; ಲೆಕ್ಕಬರೆಯುವವನು; ಗಣಕ. 
[ಆ ಸಂ. ಕರಣಿನ್‌] 
ಕರಣಿ (ನಾ). ಸೊಂಡಿಲು: ಕರಿ ವಿನೋದದಿ ಕುಡಿದ ಜಲವನು ಕರಣಿ 
ಯಲಿ ತೆಗೆತೆಗೆದು ರಿಪು ಮೋಹರಕೆ ಚೆಲ್ಲಿತು ಕಲ್ಪಮೇಘದೆ ಬಸುಜ 
ಬಗಿದಂತೆ (ಕುವ್ಯಾದ್ರೋ. ೩-೪೦). [2] 
ಕರಣಿಕ, ಕರಣೀಕ (ನಾ). ಲೆಕ್ಟ ಬರೆಯುವವನು; ಗಣಕ; ಸೇನ 
ಬೋವ; ಕುಲಕರ್ಣಿ: ಕರಣಿಕನ ಹಗೆಗೊಂಡವಂಗೈಶ್ವರಿಯ ಹಾನಿ 
(ಕುವ್ಯಾಉ. ೩-೧೮); ಕರಣಿಕರ ಜೋಯಿಸರ ಜಗಜಟ್ಟಿಗೆಳ ಸ 
ನಡುವೆ ವೊಡ್ಡೋಲಗಂಗೊಟ್ಟು ರಂಜಿಸುತಿರ್ದನು (ಸಮ್ಮ ಕ್‌. ೨-೩); 
`ಬರೆಯಿಸಿಕೊಂಡರು ಕಲೆಗಳ ಕಾಲನ ಕರಣಿಕರುಗಳ ಕೈಯಿಂದ 
(ಕುರಾಸಾಂ. ೧೨-೫೭); ಕರೆಣಿಕರು ಮಾಡಿದ ದ್ರೋಹಕ್ಕಾಗಿ ವಿಕ್ರಮ 
ರಾಯನು ಅವರನ್ನು ದಂಡಿಸುತ್ತಿದ್ದಾನೆ (ಸಂಸಕ. ೧೦೫). ಕರಣೀಕ : 
ಸಕಲದೇಶಗಳ ಲೆಕ್ಕವಂ ವೆಕ್ಟಣಿಸುವ ಕರಣೀಕರಂ (ಸೌಗಂಧಿ. ೧೨-೩); 
ಕರಣಿಕರನ್ನೂ ಹೆಸ್ತಕರನ್ನೂ ಕರತರಿಸಿ (ಕೃವಾಸ. ೧೦). 
[ಕರಣ + -ಇಕ]: 
ಕರಣಿಕತನ, ಕರಣೀಕತನ (ನಾ). ಕರಣಿಕ ವೃತ್ತಿ; ಸೇನ; 
ಬೋವಿಕೆ : ಇಂದಿನಿಂದ ಕರಣಿಕತನವನ್ನು ಕಾಳಸರ್ಪಗಳಿಗೆ ವಹಿಸಿ, 
ನಿರಾತಂಕದಿಂದಿರುನೆವು (ವಿಗಡ. ೨-೫). ಕರಣೀಕೆತನ: (4). 
[ಕರಣಿಕ 4 -ತನ] 
ಕೆರಣಿಕತ್ವ (ನಾ). ಕರಣಿಕನ ಅಧಿಕಾರ, ವೃತ್ತಿ: ಹಂಪೆಯ 
ಹರೀಶ್ವರ ದೇವರಿಗೆ ರಹಸ್ಯಮಂ ಬರೆನ ಕರಣಿಕರಿಗೆಲ್ಲ ಹಿರಿತನಮಂ 
ಕೊಟ್ಟಿತ್ತು ಕರಣಿಕತ್ವಕ್ಕೆ ಮಡಗಿಕೊಂಡಿರೆಲು (ಭೈರಸೂ. ೪೩). 
(ಕರಣಿಕ + -ತ್ವ] 
ಕೆರಣಿಕಮಂಡಳೀಕ (ನಾ). ಕರಣಿಕರಲ್ಲಿ ಮುಖ್ಯ; ಕರಣಾಗ್ರಣಿ : 
ಕರಣಿಕ ಮಂಡಳೀಕರ್ಗೆಜಕಿದು ಕಟ್ಟಗೆಕಾಣರಿಂಗೆಜಕೆದು. .. ಆಲವಟ್ಟಿವ 
ನಿಕ್ಕು ವರಿಗೆಜಕೆದು (ಬಸಪು. ೫೯-೨೭), 
[ಕರಣಿಕ *- ಮಂಡಳೀಕೃ (ಆ ಮಂಡಳಿಕ)] 
ಕರಣಿಕಶಾಲೆ (ನಾ). - ಕರಣಶಾಲೆ: ಇಕ್ಕೆ ಲದೊಳಗೊಪ್ಪುವ ಕರಣಿಕ 
ಶಾಭೆ, ಪೊಕ್ಕರಣೆಗಳಿರುತಿಹವು (ಅಂಜಚ, ೩-೩೫). 
[ಕರಣಿಕ + ಶಾಲೆ] 


೧೫೬೬ 


ಶಾ 
ಲಾ 


40 


ಕರತೆನ 


ಕರಣಿಗ (ನಾ). - ಕರಣಿಕ: ಶ್ರೀ ಮಹಾಬಲಿಬಾಣರಸರ ಕರಣಿಗ 
ವಳುಂಗವಮ್ಮನ ಕಂಭಂ (ಎಕ. ೫, ಮುಳಬಾ. ೧೨೪-೨; ಸು. 890). 


[ಕರಣ + -ಇಗ] 
ಕರಣಿಗೆ (ನಾ). ಗಾರೆ ಕೆಲಸದ ಒಂದು ಸಾಧನ; ಕರ್ನೆ; ತೇಪೆ 
(ಉಕ.). [?. 1 ತಮಿ. ಕರಣ] 


ಕರಣೀಕ "ಕರಣಿಕ? ನೋ. 
ಕರಣೀಕತನ "ಕರಣೀಕತನ' ನೋ. 
ಕರಣೀಯ (ಗು). ಮಾಡಬೇಕಾದ: ಮುನ್ನಮಿನ್ನುಂ ಕರಣೀಯಂ 
ನಿನ್ನವಾಕ್ಕಂ (ಆದಿಪ. ೨-೪೯); ಸುತ ಮೋಹದಿನೆಮಗಮದಶ್ರೇಯ 
ಮಾದೊಡಂ ಕರಣೀಯಂ (ಪಂರಾಮಾ. ೪-೧೦೧). [ಸಂ.] 
ಕರಣೆ,,. ಕರಣಿ, ಕರ್ಣ, ಗರಣ್ಕೆ (ನಾ). ೧. ಗಡ್ಡೆ; ಮುದ್ದೆ; 
ನಿಂಡ; ಗಟ್ಟಿ: ಚಂದ್ರಿಕೆಯ ಕರಣೆಗಳೆನಿಪ ಕೆನೆಮೊಸರನೊಲವಿಂದ 
ಲಿಕ್ಕಲ್‌: (ಇಹರ, ಹ, ೧೨೯-೩೦); ನೆತ್ತರ ಕರಣೆ ನೀರೊಳು ಬಿದ್ದುದನು 
ಕಂಡತ್ತರು ದಿಗ್ವನಿತೆಯರು (ಮೋಹತ. ೧೧-೨೯); ಮೂಗು ಬಾಯಿ 
ಗಳಿಂದ ರಕ್ತದ ಕರಣೆಗಳೇ ಬೀಳಹತ್ತಿತು (ಬಂಗಾಹೆ. ೭). ೨, ತಬಲ 
ಅಥವಾ ಮದ್ದಳೆಯ ಚರ್ಮದ ಮೇಲೆ ಚೆನ್ನಾಗಿ ನಾದ ಕೊಡು 
ವುದಕ್ಕಾಗಿ ಅಂಟಿಸುವ ಕರಿಯ ಲೇಪ: ಎರಡು ಭಾಗಕ್ಕೂ ಕರಣೆ 
ಹಾಕಿ ಉಪಯೋಗಿಸುವ ವಾದ್ಯವೇ ತಬಲಾ ಎನ್ನಿಸಿದೆ (ಸಂಗೀಚಂ. ೧೨೦). 
ಕರಣಿ: ೧. ಚಾಂಡಾಲನ ಗುಡಿಸಿಲಿನಲ್ಲಿ ತೂಗುಬಿದ್ದ ನಾಯಿಯ 
' ಮಾಂಸದ ಕರಣಿಗಾಗಿ ಬಾಯ್ಬಿಡುತ್ತಲಿದ್ದಾನೆ! (ಅಶ್ವಮೇ. ೩೧); 
ಮೊದಲೇ ಕೆಂಪಗಿರುವ ಮುಖವು ಈಗ ಕೆಂಡದ. ಕರಣಿಯಂತೆ 
ತೋರಹತ್ತಿತು (ಹಬ್ಬಿಬ. ೨೭೩). ೨. ಕರಣಿ ಸಿಡಿಯದಂತೆ ಮದ್ದಳೆಯ 
ಬಲಗಣ್ಣನೆತ್ತಿ ನೋಡಿ (ವಿರೂಪಾ. ೮೦). ಕರ್ಣಿ: ೨. ಅದ್ದಣಿ ಬಡಿ 
ಬಡಿಯುವುದು; ಕರ್ಣ ತೀಡುವುಜು (ಹಹಸ. ೪೩). ಗರಣ: 
೧. ಆಳುತಿರುವ ಬಾಲಕನ ಕೈಯಲಿ ಮೆಲುವ ಹಿಂಡಿಯ ಗರಣೆಯಂ 
ಕೊಟ್ಟು (ಬಸಪು. ೨೪-೬೮). [ದೇ. ॥ ತೆಲು, ಕರುಡು] 
ಕರಣೆ, ಕರಣ್ಳಿ; ಕರ್ನೆ (ನಾ). ೧. ಹಿತ್ತಾಳೆಯ ದೊಡ್ಡ ತುತೂರಿ 
ಯಂತಹ ಊದುವ ವಾದ್ಯ : ಕೂಗಿಡುವ ಕಹಳೆ ಹೆಗ್ಗಹಳೆ ಚಿನಿಕಹಳೆ 
ಕರಣೆಯ ನಾದ (ಅ ಖಂ ಡೆ. ೨೦೬-೪೬); ಕರಣೆ ಭೂರುಗ ಡಕ್ಕೆ 
ಮರುಳೆ ದುಂದುಭಿಯು 'ಧರಣಿ ಬೆದರುವ ತೆರದಿ ನುಡಿವ ಭೇರಿಗಳು 
(ಹಮಡ. ೨೩೩). ಕರಣ್ಮಿ: ೧. ಕಾಳಿನುಡಿಯತಾವ ಕರಣಿ ಮಾತಾಡತಾವ 
ಸಾಲಸನಾದಿ ರಣಬಾಜೊ (ಲೋಕಗೀ. ೨೦೦-೪). ಕರ್ನೆ : ೧. ಹೆಗ್ಗಹಳೆ 
ಕರ್ನೆ ಭೂರುಗ ಮುಖ್ಯ ಪರಿಸರಿಯ ವಿವಿಧವಾದ್ಯರವ (ಫೋರಾಸು. 
೩೧-೫೧) ; ಭೇರಿ, ಕಹಳೆ, ಕರ್ನೆ, ನಪೂರಿ, ನಗಾರಿ (ಗುಕುದ, ೧೧) ; 
೨. = ಕರಣಿಗೆ: ಗಾರೆಯವನು ಕರ್ನೆ ಬಿಟ್ಟುಬಂದಿದ್ದಾನೆ (ರೂಢಿ). 
[«- ಮರಾ, ಕರಣ, ಕರ್ಣಾ; ಹಿಂ. ಕರನಾಈ; ಪಾಕ. ಕರ್ನಾ, 
ಕರ್ನಾಯ್‌್‌] 
ಕರಣೇಂದ್ರಿಯ (ನಾ). ಜ್ಞಾನೇಂದ್ರಿಯ : ಲೋಚನಾಂಬುಗಳುಕ್ಳಿದವು 
ಕಳವಳಿಸಿದವು ಕರಣೇಂದ್ರಿಯಾದಿಗಳು (ಕುವ್ಯಾಆ. ೨೧-೫೩); ನೆರವಿ 
ಬೇರೊಂದಿಲ್ಲ ಭೂತದ ಹರಹು, ಕರಣೇಂದ್ರಿಯದ ಸಂದಣಿ 
(ಕುವ್ಯಾಭೀ. ೩-೫೨). [ಕರಣ + ಇಂದ್ರಿಯ] 
ಕರತನ (ನಾ). ತೀಕ್ಷ್ಮ ತ್ತ; ಉಗ್ರತೆ; ಉದ್ದಂಡತೆ : ಖರಕಿರಣಂಗಳ 
"ಕಾಯ್ತಿನ ಕರತನದಿಂ ಚಂದ್ರಕಿರಣದುಜ್ವಳಿಕೆಯಿಂ (ಆದಿಪು. ೧೧-೭) ; 
ದುಶ್ಶಾಸನನೊಳ್‌ ಕರತನ [ಪಾಠಾಂ. ತರತಮ, ಕರತವ]ದಿಂದೆನ್ನೊಳಮಾ 
ಮರುತ್ಸುತಂ ಪೂಣ್ಣ ಪೂಣ್ಯೆಯಂತೆವೊಲಕ್ಕುಂ (ಪಂಪಭಾ. ೧೧-೧೨೪). 
[ಕರ್ನ + -ತನ] 


ಕರತರ್ಜನ 


ಕರತರ್ಜನ (ಸಾ). ಕೈಸನ್ನೆಯಿಂದ ಬೆದರಿಸುವುದು ಅಥವಾ 
ಭಯವನ್ನು ಸೂಚಿಸುವುದು: ನಾಲಗೆಯ ಮಾತು ಕಣ್ಣೊಳ್‌ 
ಕರತರ್ಜನಮಡರೆ ನಿಮಿರ್ದ ಪಫುರೀನ ಕೊನೆಯೊಳ್‌ ನೆಲಸಿದುದು 
ಯೌವನಂ ನೆಲಸಲೊಡಂ (ಚಂದ್ರಪು. ೫-೯೮). 
[ಕರ್ಕ 4 ತರ್ಜನ] 
ಕರತಲ, ಕರತಳ (ನಾ). ಕೈಯ ಒಳಭಾಗ; ಅಂಗೈ: ಆತಂಗೆ ಮುಕ್ತಿ 
ಕರತಲದೊಳಿಹುದು (ವೀಕೈಪು. ೨-೬-೩೦). ಕರತಳೆ: ಮಜ್ಜಗೆಯೊಳಗಣ 
ಬೆಣ್ಣೆ ಕೆರತಳಕ್ಕೆ ಮುಳುಗಬೇಕು (ಕಾಲಸಂ. ೧೦೩-೫); ಕರತಳಂ 
ಕಂಡವರ್ಗೆ ನಾಗರುಸತಕ (ಇಹರ. ಹ. ೧೩೧-೨೮) ; ಅವನಿಪತಿ 
ದುಗುಡದಲಿ ಮೋಜಕಿಯಲವುಚಿದನು ಕರತಳವ (ಕುವ್ಯಾದ್ರೋ. ೧-೪). 
[ಕರೆ + ತಲ] 
ಕರತಲಾಮಲಕ, ಕರತಳಾಮಳಕ (ನಾ). ೧. ಅಂಗೈಯೊಳಗಿನ 
ನೆಲ್ಲಿ. ೨. (ಆಲಂ) ಅತ್ಯಂತ ಸ್ಪಷ್ಟವಾದುದು, — ಸ್ಫುಟ 
ವಾದುದು; ಚೆನ್ನಾಗಿ ತಿಳಿದುದು: ಕುರುಪಾಂಡವರ ಸಮಸ್ತ 
ಚರಿತ್ರಂಗಳು ನಿಮಗೆ ಕರತಲಾಮಲಕವಾಗಿ ಪ್ರತ್ಯ ಕ್ಷವಾಗಿರುವುವು 
(ಕೃವಾಆ, ೮೫); ದೇಶ ಕೋಸಲವಿದೆಕೊ ಕರತಲಾಮಲಕಮೆನೆ 
ಕಣ್ಗೊಳಿಸುತಿದೆ (ಶ್ರೀರಾಮಾ. ೧೦೨-೫೬) ; ಎಲ್ಲಾನಿಸಯಗಳೂ ರಾಯ 
ರಿಗೆ ಕರತಲಾಮುಲಕವಾಗಿವೆ (ರಾಯಕ. ೬೫). ಕರತಳಾಮಳಕ : 
೨. ಸರೆಮಾತ್ಮನಂತೆ ಲೋಕಾಲೋಕದ ವಸ್ತುಗಳುಮಂ ಕರತಳಾಮಳಕ 
ಮಾಗಜಂವುದಆಕಿಂ (ಪಂಪಭಾ. ೧೪-೩೭ ವ). [ಕರತಲ *- ಆಮಲಕ] 
ಕರತಳ "ಕರತಲ' ನೋ. | 
ಕರತಳಾಮಳಕ "ಕರತಲಾಮಲಕ ನೋ. 
ಕರತಾಡನ (ನಾ). ಕೈಗಳನ್ನು ಒಂದಕ್ಕೊಂದು ತಟ್ಟು ವುದು ; 
ಚಪ್ಪಾಳೆ: ಸಭೆಯೆಲ್ಲ ಸಂತೋಷದಿಂದ ಕರತಾಡನ ತ ತಾ 
ಜು ಕೂಡಲೇ ಸಭೆಯಲ್ಲಿ ಕರತಾಡನಗಳೂ ಹರ್ಷಸೂಚಕ ಧ್ವನಿ 
ಗಳೂ ತುಂಬಿ ಹೋದುವು (ರಂಗಕ. ೧೮).. [ಕರ್ಯ + ತಾಡನ] 
ಕರತಾಲ, ಕರತಾಳ್ಯ (ನಾ). ೧. ಕೈಯಲ್ಲಿ ಹಿಡಿದು ಬಾರಿಸುವ 
ತಾಳ. ೨. ಬರಿ ಕೈಯನ್ನು ತಟ್ಟಿಕೊಂಡೇ ತಾಳ ಹಾಕುವುದು. 
ಕರತಾಳ್ಕೆ : ೧. ಮುದ್ರಿಕೆಗಳ ಮೇಲೆ ಒಂದು ತಂತ್ರೀವಾದ್ಮ, ಕರತಾಳ 
ನ ಮೃದಂಗ ಮತ್ತು ತಮ್ಮಟಿ ಚಿತ್ರಿತವಾಗಿವೆ (ಭಾರದ. ೧೩). 
೨. ಭೂತಗಣ ಕರತಾಳದಲಿ ಕುಣಿದಾಡುತಿರ್ದವು ಪಾಡಿ ರಘುಪತಿಯ 
(ತೊರರಾ. ೩-೬-೧೩). [ಕರ್ಯ * ತಾಲ್ಕ) 
ಕರತಾಳ್ಕೆ "ಕರತಾಳೆ' ನೋ. 
ಕರತಾಳ್ಕ "ಕರತಾಲ' ನೋ. 
ಕರತಾಳಿ "ಕರತಾಳೆ' ನೋ. 
ಕರತಾಳೆ, ಕರತಾಳ್ಕ, ಕರತಾಳಿ (ನಾ). ಒಂದು ಜಾತಿಯ ಮರ: 
“ದ್ವಿಧಾಲೇಖ್ಯಂ -ಶ್ರೀತಾಳೆ, ಕೆರತಾಳೆ * (ಓಷಧಿ. ೬೬) ; ಜೇನುನೊಣದ 
ವಿಷಕ್ಕೆ - ಬಂಜೆ ಮಾಡುವಾಗಲಗೆಡ್ಡೆ, ಕರತಾಳೆಯ ಬೇರು, ಬದನೇ 
ಬೇರು, ಹೆಗ್ಗುಳದ ಬೇರು, ಇವಿಸ್ಟನು ನೀರಿಂದಲಾದರೂ ನಿಂಬೆಹಣ್ಣಿನ 
ರಸದಿಂದಲಾದರೂ ಅರೆದು ಜೇನುನೊಣ ಕಚ್ಚಿದ ಠಾವಿಗೆ ತೊಡೆಯಲು 
ಆದಜ ವಿಸ ಶಮನವಹುದು (ವೈದ್ಯಸಾ. 1, ೨೨೨). ಕರತಾಳ್ಕ : 
*ಕುಸಿಕತರುಃ- ಕರತಾಳಮರ  (ಓನಧಿ. ೩೭). ಕರೆತಾಳಿ; “ಕರತಾಳಿ 
[ಪಾಕಾಂ. ಳ] ಹಿ 0ತಾಳಿ ತಾಳಿಯೆನಿಕ್ಕುಂ” (ಮಂಗರಾ. ೧೦೫-೧೫); 
“ಧನ್ಯಃ - ಕರತಾಳಿ” (ಓಷಧಿ. ೮೦). , 
[1 ./ ಮರಾ. ಕರದಳ, ಕರದಳೀ, ಕರ್ದಳ್‌, ಕರ್ದಳೀ - ಒಂದು 
ಬಗೆಯ ಹೂವಿನ ಗಿಡ] 


೧೫೩೬ 


80 


35 


45 


| ಕರದೀವಿಗೆ (ನಾ). - ಕರದೀಪ (ಕ). 


ಕರಪೆಂದೆ 


ಕರತ್ರಾಣ (ನಾ). ರಕ್ಷಣಾರ್ಥವಾಗಿ ಕೈಗೆ ತೊಡುವ ಕವಚ; ಹಸ್ತ 


ಕವಚ; ಕೈಗಾಪು: ಕರತ್ರಾಣ... ಖೇಟಕ ಮುಂತಾದ ಶತ್ರು 
ಜಯಾತ್ಮರಕ್ಷಾಧಿ. ಸಾಧನವಿಶೇಸಂಗಳಿಂದಲುಂ (ವಿವೇಕ. ೨೬೨). 
[ಕರ್ವ * ತ್ರಾಣ] 


ಕರದಂಟು (ನಾ). (ಉಕ) ಕಡಲೆಹಿಟ್ಟು, ಕರಿದ ಅಂಟು ಸೇರಿಸಿ 
ಮಾಡಿ ಬಿಲ್ಲೆಯಾಕಾರವಾಗಿ ಕತ್ತರಿಸಿಟ್ಟ ಒಂದು ಬಗೆಯ 
ಸಿಹಿತಿಂಡಿ: ಐದುರೂಪಾಯಿಯ ಅಮಿಾನಗಡದ ಕರದಂಟು ತಂದು 
ತಿನ್ನಿಸುವೆನು (ಮೇದಿಮ. ೧೨); ಹಳ್ಳಿಯ ಮಿಠಾಯಿ ಅಂಗಡಿಯಲ್ಲಿಯ 
"ಕರದಂಟು ', "ಖಾರ ಗಳನ್ನೂ ಕೊಡಿಸದೆ ಇರುವುದಿಲ್ಲ (ಬರಹಾ. ೫೨); 
ಅವನ ಕೈಯಿಂದಲೇ “ಕರದಂಟು” ಕಳ್ಳತನದಿಂದ ತರಿಸಿ ತಿನ್ನಿಸಿದ್ದಾಳೆ 
(ಬನಸಿ. ೯೭). [< ಕರ್ಮಿ + ಅಂಟ್ಲು] 
ಕರದಂಡ, (ನಾ). ೧. ಕಮಲ; ತಾವರೆ. ೨. ಉಗ್ರವಾದ ಶಿಕ್ಷೆ; 
ತೀಕ್ಷ್ಣವಾಗಿ ದಂಡಿಸುವುದು. ೧, ೨: ಆ ರಾಜೇಂದ್ರಂ. ಲೋಕೈಕ 
ಪೀರಮಿತ್ರನಾಗಿಯುಂ ಕರದಂಡ ಪ್ರಿಯನಲ್ತು (ನಾಗಕು. ೨-೮೬ ವ). 
[ಕರ್ಕ + ದಂಡ] 
-ಕರದಂಡ್ಕ (ನಾ). ಕೈಯಲ್ಲಿ ಹಿಡಿಯುವ ಕೋಲು; ಕೈಗೋಲು: 
_ಕುಂತಳವನೂಧ್ವ ೯ಕ್ಕೆ ಮುಡಿಗಟ್ಟಿ ಕರದಂಡವಾಂತವಳು 
(ಪ್ರೌಢರಾ. ಈ [ಕರ್ಯ + ದೆಂಡ] 
ಕರದಮ (ನಾ). - ಕರ್ದಮ : ಕರೆವಿಡಿದೆತ್ತುವದು ಭವಕರದಮದೊಳ 
ಗಿಂದೆ (ಮೋಕ್ಷದೀ. ೧೭೬-೧೬). [< ಸಂ. ಕರ್ದಮ] 
ಕರದೀಪ (ನಾ). ಕೈಯಲ್ಲಿ ಹಿಡಿದುಕೊಳ್ಳಲು ಬರುವಂತೆ ಹಿಡಿಕೆ 
ಯುಳ್ಳ ಲೋಹದ ದೀಪ; ಕೈದೀವಿಗೆ (8). 
[ಕರೈ * ದೀಪೃ) 


ಬರಲು 


[ಕರ್ಯ + ದೀವಿಗೆ] 

ಕರದುಂದು (ನಾ). ಮಿತಿಮಾರಿದ ಪೋಲುವೆಚ್ಚ; ಅತಿದುಂದು 
ಗಾರಿಕೆ: ಬೀರಪ್ಪ ಬೀಗರನ್ನು ಎದುರುಗೊಳ್ಳಲು ಕರದುಂದು ನಡೆಸಿದ್ದ 
(ಬೆಂದಜೀ. ೧೧). [ಕರ (ಆ ಕರಂ) + ದುಂದು] 

ಕರಧೈರ್ಯ (ನಾ). ಹೆಚ್ಚಿನ ಎದೆಗಾರಿಕೆ; ಅಧಿಕ ಧೈರ್ಯ: ಹರಗೆ 
ನಂದಿಯು ಲೇಸು... ವರಮುದ್ಧ ಲೇಸು ಸುಭಟಂಗೆ ರಾಜಂಗೆ 
ಕರಧೈರ್ಯ ಲೇಸು (ಸರ್ವಜ್ಞ. ೭೧೦). 

[ಕರ (« ಕರಂ) + ಧೈರ್ಯ] 

ಕರನಾಶ (ನಾ). ದೊಡ್ಡ ಕೇಡು; ಸಂಪೂರ್ಣ ನಾಶ: ಅರಸೊಲಿದು 
ನಡೆಸಿದರೆ ಸಿರಿಯ ಕ್ಕು ಜಸವಕ್ಕು .. ಮುನಿದರೆ ಕರನಾಶವಕ್ಕು 
(ಸರ್ವಜ್ಞ. ೭೩೨). [ಕರ ಕರಂ) + ನಾಶ] 

ಕರನಿರಾಕರಣೆ (ನಾ). (ಸರಕಾರಕ್ಕೆ) ತೆರಿಗೆಯನ್ನು ಕೊಡಲು ನಿರಾ 
ಕರಿಸುವುದು: ಅಂದಿನಿಂದಲೇ ಕರನಿರಾಕರಣೆ, ಉಸ್ಪಿನ ಸತ್ಯಾಗ್ರ ಹ 

. ಆರಂಭವಾಗಬೇಕೆಂದು ಗಾಂಧೀಜೀ ತಿಳಿಸಿದರು (ಆತ್ಮಾರ್ಪ. ಕೆ 

«ಕರಾಕರಣೆ' ಪರಾ. ಜು + ನಿರಾಕರಣೆ] 

ಕರನ್ಯಾಸ (ನಾ). ಜಸ ಮತ್ತು ಪೂಜೆಯಕಾಲಗಳಲ್ಲಿ ಮಂತ್ರ 
ಪೂರ್ಶಕವಾಗಿ ಬೆರಳುಗಳನ್ನು ಸ್ಪರ್ಶಿಸುವುದು: ಆ ಮಂತ್ರದಿಂ 
ಕರನ್ಯಾಸಂಗೈ ವಲ್ಲಿ (ವಿವೇಕ. pi "ಅಂಗನ್ಯಾಸ' ಪರಾ, 

[ಕರ್ಕ + ನ್ಯಾಸ] 

ಕರಪ "ಕರೆನ? ನೋ. 

ಕರಸಂದ (ನಾ). ಸೊಂಡಿಲಿನ ಚಲನೆ, “ಅಲುಗಾಟ (?): ಗರುಡ 
ಭೀತಿ ಗಜಕರಪಂದ [ಪಾಠಾಂ. ವಾತ] ದುಸ್ಪ್ರಜಲಚರಸಂಗ, . (ಜೆಬಪು, 


೩೭-೫೧). [ಕರ್ಯ + ಪಠಿದ] 


ಕರಪಟಶಾಸ್ತ್ರ 


ಕರಪಟಶಾಸ್ತ್ರ (ನಾ). ಖರಪಟ್ಟನು ರಚಿಸಿದ ತಸ್ಕರಶಾಸ್ತ್ರ ; ಚೋರ 
ವಿದ್ಯೆಯನ್ನು ಕಲಿಸುವ. ಶಾಸ್ತ್ರ: ಅನುಂ ಕಳ್ವುಪಾಯಮಂ ಪೇಟ್ವ 
ಕರಪಟಶಾಸ್ತ್ರಮಂ ಕಲ್ತೈಂ (ವಡ್ಡಾರಾ. ೧೨೮-೨೫).' 
[ಕರಪಟ್ಕ (ಆ ಸಂ. ಖರಪಟ, ಖರಪಟ್ಟ) + ಶಾಸ್ತ್ರ] 
ಕರಪತ್ರ; (ನಾ). ೧. ಕರೆಗಸ; ಗರಗಸ: *ಗರಗಸಂ ಕ್ರಕಚಮಾ ಕರ 
ಪತ್ರಮಕ್ಕು ೫ (ಮಂಗರಾ. ೮೮-೩೮) ; ಮುದ್ದರದ ಮುಸುಂಡಿಯ 
ಮುಸಲಹ ಕರಪತ್ರದ ಮಚಕ್‌ಯ ಸುರಿದುದಸ್ತ್ರದ ಮುಖದಿಂ (ಜಗವಿ. 
೧೨-೩೪) ; ಸಾಣೆವಿಡಿದಿರ್ದ ಕರಪತ್ರಮಂ ಕೊಡಿಸಿದಂ (ಜೈಮಿಭಾ. 
೨೬-೬೦). ತ, ಒಂದು ಬಗೆಯ ಆಯುಧ; ಒಂದು ಬಗೆಯ 
ಕತ್ತಿ (?) :, ಅರಿರಾಯರ ಶಿರಮಂ ನಿಜ ಕರಪತ್ರಂ ಕೊಳ್ಳುದರಿದೆ 
(ಎಕ. ೪, ಅರಸೀ, ೧೦೮-೧೪ ; 1255). [Ao] 
ಕರಪತ್ರ (ನಾ). ಅಚ್ಚುಮಾಡಿ ಹೆಂಚುವ ಚಿಕ್ಕ ಪ್ರಕಟಣೆ; ಹಸ್ತ 
ಪತ್ರ: “ನಾಳೆಯೇ ಒಂದು ಕರಪತ್ರ ಕಳಿಸಿ ನಿಮ್ಮ ಸಂಗೀತ ಕಚೇರಿ 
ಏರ್ಪಡಿಸುತ್ತೇವೆ.. .* (ಬಾಳಿವೈ. ೧೯೬); ಕರಪತ್ರಗಳೂ ಹಂಚ 
ಲ್ಪಟ್ಟಿವು (ಕದಂಬ. ೧೨೮). [ಕರ್ಕ + ಸತ್ರ) 
ಕರಪಲ (ನಾ). ೧. *ಸನ್ನಿಯಿಂದ ನರಳುತ್ತಿರುವ ರೋಗಿಯು 
ಹಾಸಿಗೆಯ ಬಟ್ಟಿಗಳನ್ನು ತಡಕಾಡುವುದು ; ತಡಕಾಟದ ಸನ್ನಿ; 
ಕರಪಲ” (carphology* ಇಂಕನಿ) : ರಾತ್ರಿ ಮಾತು ನಿಂತಿತು 'ಕರಪಲ 
ಹೆಚ್ಚಾಯಿತು (ಸುಖವಿ. ೩೫). ೨. ಉದ್ದೇಶರಹಿತವಾದ ಅಂಗ 
ಚೇಷ್ಟೆ: ಏಕೆ ಕರಪಲ ಮಾಡುತ್ತಿರುವಿರಿ, ಸುಮ್ಮನಿರಿ (ರೂಢಿ). 
ಕರಪಲಚೇಸ್ಟೆ - ಕ್ಸ ಬೆರಳುಗಳನ್ನು ಸುಮ್ಮನೆ ಆಡಿಸುವುದು: 
ಕರಪಲಚೇಷ್ಟೆ ಮಾಡದಿದ್ದರೆ ಆತನಿಗೆ ಸಮಾಧಾನವಿಲ್ಲ (ರೂಢಿ). 
[<- «ao. ೦೩೯೧8೦1087) 
ಕರಪಲಿ (ನಾ). ಮಿತಿಮಾರಿದ ನರೆ, ಕೂದಲಿನ ಬಿಳುಪು (?): 
ಕರುಮಾಡ ನೆಳಲೊಳಗೆ ನಿಂತು ಕಚನಿಚಯಗಳ ಕರಪಲಿಗೆ. ಕರ್ಪಿಕ್ಕೆ 
ಬಾಚಿ ನುಣ್ಣಿಸಿ (ಪ್ರಭುಪು. ೪-೧೪೩). [ಕರ್ಕ * ಪಲ್ಮಿ (ಆ ಪಲಿತ?)] 
ಕರಪಾಕ (ನಾ). ಕೈಹದದ ಪಾಕೆ (?): ಮೃದ್ವಗ್ನಿಯಿಂದ ಪಾಕ 
ಮಾಡಿ ಕರಪಾಕದಲ್ಲಿಳುಹಿಕೊಂಡು ಆ ತೈಲವನ್ನು ಮೈಗೆ ಪೂಸೆ ವಾತ 
ಪಿತ್ತಜ್ವರೆ, ವಿಷಮಜ್ವರ ಸಹ ಬಿಡುವುವು (ಸಕವೈ. ೯೫). [ಕರ್ಕ + ಪಾಕ) 
ಕರಪಾಣಿ (ನಾ). ಒಂದು ಬಗೆಯ ಇಸುಬು: ಕರಪಾಣಿ ಎಂಬ ಉಗ್ರ 
ವಾದ ಇಸುಬು ಅನೇಕ ಸಲ ಒಂದು ವರ್ಷವಾದರೂ ಹೋಗುವುದಿಲ್ಲ 
(ಗೃಹವಿ. ೧೪೯). [?] 
ಕರಪಾತ್ರ (ನಾ).೧. (ಏನನ್ನಾದರೂ ತೆಗೆದುಕೊಳ್ಳಲೆಂದು) ಒಡ್ಡಿದ 
ಅಂಗೈಯ ತಗ್ಗು; ಅಂಗೈಗುಳಿ; ಒಕ್ಕೈಗುಳಿ. ೨. ಕೈಯೊಳಗಿನ 
ಪಾತ್ರೆ. ೩. ಕೈಯೇ ಪಾತ್ರೆಯಾಗಿ ಉಳ್ಳವನು; ಅವಧೂತ; 
* ಭಿಕ್ಷಾಮೂರ್ತಿ ? (ಘನವ. ಕೋಶ): ಒಡೆದ ಓಡಿನಲ್ಲಿ ಅಂಬಲಿಯನೆಜಕಿ 
ಯಲು ಎಲೆ ದೇವ ನನ್ನ ಮನದಲ್ಲಿ ನೊಂದೆನಾದರೆ ನಾನು ಕರಪಾತ್ರನಲ್ಲ 
ಅಪಾತ್ರನು (ಘನವ. ೪೦). [ಕರ್ಯ + ಪಾತ್ರ] 
ಕರಪಾತ್ರೆ (ನಾ). ೧. ಚಿಕ್ಕಬಟ್ಟಲು; ಕೈಬಟ್ಟಲು : “ಕರಪಾತ್ರೆ 
ಕೈವಟ್ಟ ಲಕ್ಕು” (ಮಂಗರಾ. ೬೧-೨೦). ಪಿ. ಭಿಕ್ಸಾಪಾತ್ರೆ : ಎನ್ನ ಕರ 
ಪಾತ್ರೆಗೆ ತಂದು ಭಿಕ್ಷವ ನೀಡಿದರೆ ಕೊಂಡುದೇ ಪ್ರಸಾದ ಒಕ್ಳುದೇ 
ಪದಾರ್ಥ (ಘನವ. ೧೮); ಕರಪಾತ್ರೆ ಹಿಡಿದು ಈ ನರಶರೀರದಿ' ತನ್ನ 
ಅರುವ ತನಗೆ ತೋರಿ .., ದೊರಕಿದಾ ಗುರು ದೊರೆಕಿದಾ (ಶರೀಫ. ೭). 
೩. ಪಾತ್ರೆಯಾಗಿ ಅಳವಡಿಸಿಕೊಂಡ ಕೈ (7): ಕರಪಾತ್ರೆಯ ಗುಣ 
ಇದರಲ್ಲಿ ಊಟಮಾಡುವುದರಿಂದ , . . ರಾಗೆದುಃಖಗಳನ್ನು ನಾಶ 
ಮಾಡುವುದು (ಸಕವೈ. ೪೮). [ಆ ಸಂ. ಕರಪಾತ್ರ] 


೧೨೬.೮ 


0 


30 


45 


ಕೆರವಾನು 


ಕರಪಾದಿ (ನಾ). ಕೈ ಕಾಲುಗಳುಳ್ಳ ಸಸ್ತನಿ ಪ್ರಾಣಿ: (ಕಾಲುಗಳು 
ಕ್ರಮೇಣ ಕೈಗಳಾಗಿ ಮಾರ್ಪಟ್ಟ) ಕೈಗಳುಳ್ಳ ಸಸ್ತನಿವರ್ಗದ ಪ್ರಾಣಿಗಳ 
ಹೆಸರು [ದ್ವಿಹಸ್ತಿಗಳೂ (ಮನುಷ್ಯ) ಚತುರ್ಹಸ್ತಿಗಳೂ, (ಕೆಪಿ) ಸಹ]: 
ಕರಪಾದಿಗಳು ” (೧೩೭೯೦೧೩೮. ಇಂಕನಿ). [೮೯ ಸಂ. ಕರಪಾದಿನ್‌) 

ಕರಪಾಲ (ನಾ). ಕೆತ್ತಿ; ಖಡ್ಗ. [ಸಂ,7 

ಕರಹಪಾಲಿಕೆ (ನಾ). ೧. ಖಡ್ಗ; ಒಂದೇ ಬಾಯಿ ಇರುವ ಚೂರಿ. 
೨. ಚಿಕ್ಕದೊಣ್ಣೆ. [ಸಂ. ಕರಪಾಲಿಕಾ] 

ಕರಪೀಠ (ನಾ). ೧. ಹೆಳವರು ತೆವಳುವಾಗ ಕೈಗೆ ಇಟ್ಟುಕೊಳ್ಳುವ 
ಚಪ್ಪಟಿಯಾದ ಮರದ ಹಲಗೆ. ೨. ನೆಲವನ್ನು ಧಮ್ಮಸ್ಸು 
ಮಾಡಲು ಉಪಯೋಗಿಸುವ ಮರದ ಸಾಧನ; ಬಡಿಮಣೆ; 
ಹೊಡೆಮಣೆ : *ಪೆಟ್ಟಣಿಗೆ ಕರಪೀಠ [ಪಾಳಾಂ. ಡೆ]ವಕ್ಕು” (ಮಂಗರಾ. 
೪೭-೬). (ಕರ್ಕ + ಪೀಠ] 

ಕರಪೀಡನ (ನಾ). ೧. ಕೈಯಿಂದ ಒತ್ತುವುದು, ಹಿಂಡುವುದು: 
೨. ತೆರಿಗೆಯ ಭಾರದಿಂದ ಪೀಡೆ ಕೊಡುವುದು. ೧, ೨: ಸುಗಂಧಿ 
ಯೆಂಬ ವಿಷಯಮುಂಟದಣಜಕೊಳ್‌ ಕರಪೀಡನಂ ಧೇನುಕುಚದೊಳ್‌ 

* ಅಲ್ಲದಿಲ್ಲಮೆಲ್ಲಿಯುಂ (ಚಂದ್ರು. ೩-೯ ವ). ಸುರತಾಸಕ್ತೆಯ 

ಕುಚಂಗಳೆಂತಂತೆ ನಿರಾನರೆಣಂಗಳಾಗಿ ಪಜಠಿವುವು ಕರಪೀಡನದಿಂದಮಗ್ರ 
ಹಾರೆಜೆಯಂಗಳ್‌ (ಅನಂಪು. ೧೩-೩೦). ೩. ಮದುವೆ; ವಿವಾಹೆ.. 
“ಪಾಣಿಗ್ರಹಣ, "ಪಾಣಿಪೀಡನ' ಪರಾ. [ಕರ್ಕ ಪೀಡನ] 

ಕರಪುಟ (ನಾ). ೧. ಜೊಗಸೆ. ೨. ಗೌರವಾರ್ಥವಾಗಿ ಮುಗಿದ 
ಕೈ; ಎರಡೂ ಕೈಗಳನ್ನು ಜೋಡಿಸುವಿಕೆ: ಮೆಯ್ಯನಿಕ್ಕಿ ನಿಟಳ 
ತಟಘಟತ ಕರಪುಟಿಯುಗಲನುಂ .. . ಆಗೆ ( ಸುಕುಮಾ. ೧೨-೧೮ ವ); 
ನೊಸಲಲಿ ಕ ರಪುಟಾಂಜಲಿ ಮೆಜಕೆಪ್ಪತಿರೆ .ಬಿನ್ನಹವ ಮಾಡಿದರು 
(ಕುವ್ಯಾಉ. ೮-೪೭) ; ಕಣ್‌ತೊಯ್ದು ಕರಪುಟಾಂಜಲಿಯೆತ್ತಿ ನಿಂದಾ 
ಸುಮಂತ್ರನಂ ಗುರುತಿಸಲ್ಫಾರದೆ (ಶ್ರೀರಾಮಾ. ೧೦೧-೩೧). 

[ಕರ್ಯ + ಪುಟ್ಯ) 

ಕರಪುರ (ನಾ). ಒಬ್ಬಾತನ ಹೆಸರು: ರಣಮುಖದುಟ್ಟನಾ ಮಗನ್‌ 
ಕರಪುರನ್‌ ಬನ್ನು ಬಲ್ಲದಾ ತುಜುಗೊಳೆ (ಎಕ. ೫, ಮುಳಬಾ. ೯೨-೫; 
ಸು. 780). [?] 

ಕರಪುರಿ (ನಾ). ಅಜೀರ್ಣ; ಕಟ್ರಿ (?): ಮೇದಿನಿಯೊಳತಿ ಬಿದಣ 
ಗೊಂಡು ಕರಪುರಿ ಹೆಚ್ಚಿ ವ್ಯಾಧಿಯೊಳು ನೊಂದು ನಡು ಬಗ್ಗಿ ಕಣ್ಗಳ 


ಮುಚ್ಚಿ ಹಾದಿಗಾಣದರು ಹಿರಿಯರೆಯಲ್ತು (ಪ್ರಭುಷು. ೪-೭೮). 1?) 
ಕರಪೆ (ನಾ). ಒಂದು ಬಗೆಯ ಸಸ್ಯ; ಕರಿಬೇವು (?): ಕರಪೆ, 


ಕರಬೇ (ಮೈಡಔಗಿ. ೨೨-೪೧೦). [?] 

ಕರಬ, (ನಾ). ಶರಿಜೀರಿಗೆ: *ಕರಬ- ಕರಿಜೀರಿಗೆ *(ಅಕಾನಿ. ೫-೧೧). [?) 

ಕರಬ್ಧ್ಯ "ಕರೋಬ' ನೋ. 

ಕರಬದರ (ನಾ). ೧. ಅಂಗೈಯ ಮೇಲೆ ಇರಿಸಿದ ಬೋರೆ ಹಣ್ಣು. 
೨. (ಆಲಂ) ಅತ್ಯಂತ ಸ್ಪಷ್ಟವಾದುದು, -ಾಸ್ಫುಟವಾದುದು; 
ಚೆನ್ನಾಗಿ ತಿಳಿದುದು: ಗೋಕುಲದೊಳ್‌ ಕೃಷ್ಣಂ ಕೊಳಲ್ಲೊಳ್ಳಿನಮಾ 
ದನಿಯಂ ಸವಿದು ಮೆಯ್ಮಣಕಿದು ... ಮರಂಗಳುಂ ಮಾನಸರಂತೆ 
ನವಿರ್ದಳೆದಿರ್ಪುನೆಂಬಿವುಂ.ಕರಬದರ ಸದೃಶಮಾದುವು (ಚಿಕವಂ. 
೧೫೯-೧೦). [ಕರ್ಯ + ಬದರ] 

ಕರಬಾನು (ನಾ). (?): ಕೀಲಾರು ಹಾಸುಮಂಚವು ಕರಬಾನು ಶಾಲು 
ಸಕಲಾಭರಣವು ಸೋಲುಮುಡಿಯಲಿ ಕರೆದು ಮನ್ನಿಸಿ ವಿಶಾಲದಿಂದಲಿ 
ತಂಗಿಗಿತ್ತೆ (ಚಂದ್ರಹಾ. ೪-೪೫). 0 ಇದು "ಕರಬೋನ'ದ ಅಪ 
ಲಿಖಿತವಿರಬಹುದೇ? [1] 


ಕರಜಾಲ 


ಕರಜಾಲ (ನಾ). - ಕರವಾಲ (೪. [< ಸಂ, ಕರವಾಲ] 

ಕರಬಾಲಿಕೆ (ನಾ). ಖಡ್ಗ; ಕತ್ತಿ (8). [೮.ಸಂ. ಕರಪಾಲಿಕಾ] 

ಕೆರಬಾಳೆ "ಕರ್ವಾಳೆ' ನೋ. 

ಕರಬೂಜ ಕರಬೂಜು, ಕರಭೂಜ, ಕರಿಬುಜ, ಕರುಬೂಜು, 
ಕರ್ಬುಜ, ಕರ್ಬೂಜ, ಖರಬುಜ, ಖರಬೂಜು, ಖರ್ವೂಜ (ನಾ). 
ಸೌತೆಯ ಜಾತಿಗೆ ಸೇರಿದ ಕೆಕ್ಕರಿಕೆಹಣ್ಣಿನಂತಿರುವ ಒಂದುಬಗೆಯ 
ಹೆಣ್ಣು: ಒಬ್ಬರು ಮಾನಂತೆ ಒಬ್ಬರು ಹಲಸಂತೆ ಒಬ್ಬರು ಕರಬೂಜ 
ದಂತೆ (ಚಂದ್ರವೀ. ೫೫-೧೭). ಕರಬೂಜು : ಕರಬೂಜು ... ಕಫ 
ವಾತಕರ (ಅಷ್ಟಾಂಗ. ೧೩೬-೮೬ ಅರ್ಥ). ಕರಭೊಜ : ಕರಭೂಜದ 
ಹಣ್ಣುಗಳು, ಕುಂಬಳಕಾಯಿ ಇವುಗಳನ್ನು ಹೆಚ್ಚಾಗಿ ಬೆಳೆಯುವುದಿಲ್ಲ 
(ಪ್ರವಾಇ. 1, ೨೦೬). ಕರಿಬುಜ: *ವೃತ್ತೋರ್ವಾರುಃ - ಕರಿಬುಜ, 
(ಕರ್ಬುಜ)? (ಓಷಧಿ. ೧೫೮). ಕರುಬೂಜು: (8). ಕರ್ಬುಜ: 
*ತಿಕ್ತಫಲಂ- ಕರ್ಬುಜ (ಓಷಧಿ. ೬೮). ಕರ್ಬೂಜ: ಕೆಕ್ಕರಿಕೆ, 
ಕರ್ಬೂಜ (ಮೈಔಗಿ. ೨೬-೪೮೭). ಖರಬುಜ: ಸವತೇಬೀಜ ಖರಬುಜ 
*** ಬಿತ್ತಿದರೆ ವಿಶೇಷ ಫಲವಾಗಿ ರೊಕ್ಕವಾಗುವುದು (ಕೃಷಿಪ್ರ. ೮೫). 
_ಖರಬೂಜು : ತರಿಸೈೆಯ ರೋಳಿಗೆ ನೋಡೈಯ ಅದರಲ್ಲಿ ಖರೆ 
ಬೂಜುಗಳೆರಡು (ಶನಿಮಾ.:೨೭). ಖರ್ವೂಜ : (೪). 

[*-ಹಿಂ..ಖರಬೂಜಾ; ಪಾರ. ಖರ್ಬುಜಾ] 

ಕರಬೂಜು "ಕರಬೂಜ' ನೋ. 

ಕೆರಬೇ (ನಾ). -ಕರಪೆ: ಕರಪೆ-ಕರಬೇ (ಮೈಡಗಿ. ೨೨-೪೧೦). [?] 

ಕರಬೋನ (ನಾ). ಅಗಲವಾದ ಬಾಯುಳ್ಳ ಚಿಕ್ಕೆ ಜಲಪಾತ್ರೆ : 
*ಉದ್ಭಟಂ ಕರಬೋನಮಕ್ಕು ? (ಮಂಗರಾ. ೬೨-೨೪) ; ವಿಜಯಶ್ರೀಗೆ 
ನಿಜ ಮಂದಿರನಲಾ ಬ್ರಹ್ಮಾಂಡ ಕರಬೋನಗಳಲಾ ಭುವನ ಧರಣಿ 
(ತೊರರಾ. ೬-೨೦-೮೪). ಪೆರ್ಗೊಡ ಪಾಸಿ ಕೊಪ್ಪರಿಗೆಗಳ ಅಡಲೊಡರ್ಚುವ 
ಪೊಂಭಾಂಡೆಗಳ ಕರಬೋನಗಡಣವ ಕೊಟ್ಟನುತ್ಸವದಿ (ಮೋಹತ. 
೧೫-೧೯). (೮. ಜಂ. ಕರಭಾಜನ?) 

ಕರಭ (ನಾ). ೧. ಮಣಿಕಟ್ಟಿನಿಂದ ಕಿರುಬೆರಳವರೆಗಿನ ಮುಂಗೈಯ 
ಹೊರಭಾಗ: *ಕಿಜುವೆರಳ ಮಣಿ ಬಂಧದೆಡೆ ಕರಭಮೆಂದೆನಿಕು? 
(ಮಂಗರಾ. ೧೩೮-೪). ೨, ಹೆಬ್ಬೆರಳಿಗೂ ಉಂಗುರ ಬೆರಳಿಗೂ 
ನಡುವಿನ ಅಂತರ; ಚೋಟು: ಉಂಗುರದ ಜಿರಳಿಗೂ ಹೆಬ್ಬೆರಳಿಗೂ 
ಆಗುವ ದೂರವನ್ನು "ಶರಭ' ಎಂದು ಕರೆಯುತ್ತಾರೆ (ಪ್ರವಾಇ. 1, '೩೫೪). 
೩. ಒಂಟೆ. “ರವಣಮುಸ್ಟ್ರಂ ಮಯಂ ಕರಭಂ... ಎನಲೊಂಟಿಗಭಿಧಾನ 
ಮಕ್ಕುಂ?ೌ (ಮಂಗರಾ. ೫೫-೭); ಖರ ಕರಭ ಸೃಗಾಳ ಸಾರಮೇಯಾ 
ಕಾರಂಗಳಪ್ಪತ್ಪತ್ತಿಸ್ಥಾನಂಗಳೊಳ್‌ ಪುಟ್ಟಿ (ಶಾಂತಿಪು. ೭-೮೮ ವ); 
ಪರಮಾಯುಸ್ಯ್ಮಂ . . . ಇಪ್ಪತ್ತಯ್ದು ಬೆಳ್ಳತ್ತೆಗೆಂ ಕರಭಕ್ಕಂ (ಜಾತ. 
೪-೧೦). ೪. ಒಂಟೆಯ ಮರಿ. ೫. ಯಾವುದೇ ಪ್ರಾಣಿಯ ಮರಿ (8). 
೬ ಒಂದು ಬಗೆಯ ವಾದ್ಯ. ೭. ಒಂದು ನಕ್ಷತ್ರಪುಂಜದ ಹೆಸರು: 
“ಸಪ್ತರ್ಷಿ ನಕ್ಷತ್ರ ಮಂಡಲಕ್ಕೂ ಶರ್ಮಿಷ್ಠಾ ನಕ್ಷತ್ರಪುಂಜಕ್ಕೂ ಮಧ್ಯೇ 
ಇರುವ ಒಂದು ನಕ್ಷತ್ರಪುಂಜ: -ಕರೆಭ  (0೩ಊಂpard. ಇಂಕನಿ) ; 
« ಕಿಜುವೆರೆಳಗ್ರದಿಂದ ಮಣಿಕಟ್ಟಿನ ಮಧ್ಯವದುಂ ಸುವಾದ್ಮೆಮುಂ ಕರಭ 
ಗಳಿಂತಿವುಂ ಕರಭಮೆಂದೆನಿಕು? (ನಾನಾರ. ೧೬೨).  .[ಸಂ.] 

ಕರಭರಕ್ಷಮ (ಗು). ಕಂದಾಯದ ಭಾರವನ್ನು ಹೊರಲು ಸಮರ್ಥ 
ವಾದ; ಹೆಚ್ಚು ಕಂದಾಯವನ್ನು ಗಳಿಸಿಕೊಡುವ (7): ಅನೇಕ 
ಭೂಡೇವ .ಭೋಗಾಗ್ರೆ ಹಾರೆಂಗಳನಾಗ್ರಹದಿಂದಟುದು ಕರಭರಕ್ಷಮ 
(ಪಾಕಾಂ. ಕ್ಷೇತ್ರ] ನುಪ್ಪ ನಾಡಂ ಬೇಡರಂತೆ ಪರಿಪರಿದು ನಿರವಶೇಷದಿಂ 
ಕಿಡಿಸಿಯುಂ (ಪಂಡತಂ. ೨೮-೯). [ಕರೆ + ಭರೆ * ಕ್ಷಮ] 


೧೫೩೯ 


20 


40 


45 


ಕಳರಲ 


ಕರಭೂಜ "ಕರಬೂಜ? ನೋ. 

ಕರಭೂಮಿ (ನಾ). ಒಂದು ಪ್ರಕಾರದ ಭೂಮಿ; ಕಂದಾಯದ 
ಜಮಿಾನು (?) : ಹಿಪ್ಪರಗೆಯ ಸೀಮೆಯಿಂ ಮೂಡ ಕರ್ಣ್ಣವಳ್ಳಿಯ ಕರ 
ಭೂಮಿಗೆ ನಡೆವ (ಸೌಇಇ. ೫%, ೨೩-೨೦; 1029); ಪಡವಲು ಗೊಗ್ಗಿಯ 
ಕರಭೂಮಿ ಬಡಗಲು ಅಕ್ಕಸಾಲಿ ಕೇತನ ಭೂಮಿ (ಸೌಇಇ. 2ಬ, ೨೨೪-೨೫; 
1295) ; ದೇವರಂಗಭೋಗಕ್ಕೆ ಬಿಟ್ಟಿ ಕರಭೂಮಿ ಮತ್ತರು (ಬೊಂಕಶಾ. 
೧೯೩೩, ಹಾವೇರಿ. ೧೮೭-೩೪; ?). [ಕರ್ಕ ೬ ಭೂಮಿ] 

ಕರಭೂಷಣ (ನಾ). ಕೈಗೆ ತೊಡಿಸುವ ಆಭರಣ: *ಆಕು-ಕರ 
ಭೂಷಣ? (ಕಾಶಕೃ. ೧೩೯). [ಕರ್ಯ 4 ಭೂಷಣ) 

ಕರಮ್ಮ (ನಾ). ರೀತಿ; ಕ್ರಮ (8). [ಆ ಸಂ. ಕ್ರಮ] 

ಕರಮ್ಮ (ನಾ). ಒಂದು ಬಗೆಯ ನೃತ್ಯಗೀತೆ; ಮಳೆಗಾಲದ ನೃತ್ಯ 
ಗೀತ: ವರ್ಷಯೆತುವಿನ ನೃತ್ಯಗೀತಗಳನ್ನು ಳರಮ ಎಂದು ಕರೆಯು 
ತ್ತಾರೆ (ಭಾರಜಾ. ೮೮). 


[?] 

ಕರಮರೆ "ಕಟ್‌ಮಟಕಿ' ನೋ. 

ಕರಮರ್ದ (ನಾ). ಮುಳ್ಳುಗಳಿರುವ ಒಂದು ಹೆಣ್ಣಿನ ಗಿಡ; ಕರ 
ಮರಿಕೆ ಗಿಡ: ಬೆಳಲು ಕರಮರ್ದೆ ಶಂಖಿನಿ ಸಿಂಧುವಾರ ಗಿರಿಚೂತಂಗಳೂ 
ನುಡಿಸಿಕೊಂಬವು ಪಂಚಬಿಲ್ವವೆಂದು (ಎೀಶೈಪು. ೭-೧೦-೩೭). [ಸಂ.] 

ಕರಮರ್ದಕ (ನಾ). - ಕರಮರ್ದ (ಕಿ). [ಸಂ.] 

ಕರಮರ್ದನ (ನಾ). ಕೈಯಿಂದ ಒತ್ತುವುದು, ಪೀಡಿಸುವುದು: 
ಸಿಂಹ ಶಿಶುವನಿರಡೊಡನಾಡಲ*" ಕರಮರ್ದನದಿಂದಂ . . . ಸೆಳೆಯು 
ತಿರ್ಪಂ ಬಲ್ಬಿಂ (ಶಾಕುಂತ. ೧೦೪-೧೭೭). [ಕರ್ಕ 4 ಮರ್ದನ] 

ಕರಮರ್ದಿ (ನಾ). - ಕರಮರ್ದ (ಕ). [೮ ಸೆಂ. ಕರಮರ್ದಿನ್‌] 

ಕರಮಾನ್ಯ (ನಾ). ತೆರಿಗೆಯಿಲ್ಲದ ದತ್ತಿ; ಕರಭಾರದಿಂದ ಮುಕ್ತ 
ವಾದ ಭೂಮಿ; ಚೆಂನಕೇಶವ ದೇವರ್ಗ್ಗೆ ಕರಮಾಂನ್ಯವೆನ್ನದೆ 
(ಬೊಂಕಶಾ. ೧೯೩೦, ಬಾಗೆವಾ. ೧೦೩-೫೨ ; 1165). [ಕರ್ಕ 4 ಮಾನ] 

ಕರಮಾಪಕ (ನಾ). “ಪ್ರಯಾಣ ಮಾಡಿದ ದೂರಕ್ಕೆ ಕೊಡಬೇಕಾದ 
ಬಾಡಿಗೆಯನ್ನು ಸೂಚಿಸುವ ಸಲಕರಣೆ: ಬಾಡಿಗೆಸೂಚಕ, ಕರ 
ಮಾಪಕ” (Taxi meter. ಇಂಕನಿ). (ಕರ್ಕ + ಮಾನ್ಯ] 4 

ಕರಮುಂಡು (ನಾ). (ಕರಾ) ಳ್ಳಚಿತೆಯಲ್ಲಿ) ಅರ್ಧಮರ್ಥ ಸುಟ್ಟ 
ಹೆಣದ ಮುಂಡ : ಪಾಪಿಯದೇಹ ಕರಮುಂಡಾಗದೆ ಪೂರ್ಣ ಸುಟ್ವೀತೆ? 
(ರೂಢಿ). [ಕರ? + ಮುಂಡ್ಕು) 

ಕರಮುಕ್ತ (ಗು). ೧. ಕೈಯಿಂದ ಬಿಡಲ್ಪಟ್ಟ. (ನಾ). ೨. ಕೈಯಿಂದ 
ಎಸೆಯುವ ಬಾಣ ಮೊದಲಾದ ಅಸ್ತ್ರ: *ಕೈಯಿಂದ ಬಿಡುತಿರ್ಪ 
ಶಸ್ತ್ರಂ ಕರಮುಕ್ತಮಕ್ಕುಂ? (ಮಂಗರಾ. ೮೬-೩೮); ಕರಮುಕ್ತವಾ 
ಯಂತ್ರಮುಕ್ತ. ಮುಕ್ತಾ ಮುಕ್ತ ಉರುತರದ ಮೂಡೆಜದ ಕೈದುಕಾಜರು 
ಸಿಂಗವಜಕಿಗಳಿನೆ ಕಡುಕೆಯ್ದು (ಸಾಳ್ವಭಾ. ೧೫-೧೪). [ಕರ್ಕ + ಮುಕ್ತ) 

ಕರಮೆ "ಕರಂ? ನೋ. 

ಕರಯಿಸು "ಕರೆಯಿಸು' ನೋ. 

ಕರರುಹ (ನಾ). ಕೈಯಲ್ಲಿ ಹುಟ್ಟಿದುದು ; ಉಗುರು: ಮಿಳಿರ್ವಸಿಯ 
ಪಸಿಯ ಹೊಸಬಾಸುಳ ಕರರುಹರೇಖೆ ತುಣುಗಿ (ಆದಿಪು. ೧೨-೧೬) ; 
ಸುಂದರಿಯರ್‌ ಕೇಕರ ಕರರುಹ ರುಚಿ ಬೆರಸುತ್ತಿರೆ ಬೀಸಿದರೆಸೆವ ಧವಳ 
ತರ ಚಾಮರಮಂ (ರಾಜಶೇ. ೫-೧೯). [ಸಂ.) 

ಕರಲ (ನಾ). ಗರಡಿ ಸಾಧನೆಯಲ್ಲಿ ಒಂದು ಗತಿಭೇದ: ಮೆಲ್ವಗೆ 
ಯೊಳ್‌ ಡೊಕ್ಕರೆಯೊಂಟಿ ಮಂಡಿ ಕರಲಂ ಸೀಸಂ ಕರಂ ಕೊಂಕಸಂ 
ಮಗುಲಿಂತೀ ಗತಿಭೇದದಿಂ ತೊಡಕಿ ತೋರ್ಕುಂ ಸಾಧಕ ಪ್ರೌಢಿಯಂ 


[1] 


(ಚಿಕವಿ. ೪-೧೪೬). 


ಕರಲಾಗು 


ಕರಲಾಗು (ನಾ). ಕೈಯ ಚಳಕ, ಚುರುಕುತನ (?): ಪರಿಯ 
ನಿಟ್ಟಿಸಿ ಬಳಸಿ ಬರುವ ಕರಿಗಮನೆಯರ ಕರಲಾಗಿನಿಂದ ನಿದ್ರಾಮದಾಕ್ಷಿ 
ಗಳಿಂದ ಬರುವ (ವೆಂಕಾರಾ. ೫-೮-೨೪). [ಕರ್ಯ + ಲಾಗ್ಗು] 

ಕರಲು, "ಕಅಲು' ನೋ. 

ಕರಲ್ಲು, ಕರ್ಲು (ನಾ). ಗಿಡ್ಡು; ಕುಳ್ಳು; ನಿಲುವಿನಲ್ಲಿ ಅಥವಾ 
ಬೆಳವಣಿಗೆಯಲ್ಲಿ ಮೊಟಕಾದದ್ದು; ಇನ್ನೂ ಪೂರ್ತಿ ಬೆಳೆಯ. 
ದಿರುವುದು : ಕರಲು ಮೊಗ್ಗೆ ಗಳನ್ನು ಹರಿದು ತಂದು ಏನು ಮಾಡು 
ವವಳು? (ರೂಢಿ). ಕೆಲ್ಲ]: ತೋಂಟಿದಲ್ಲಿರ್ಪ ಕರ್ಲುಗಳ ಜಾತಮದೆ 
ಕಂಬುಪ್ರವಾಹಮಿಲ್ಲದೆ ಬೆಂದಿತಯ್ಕ ಬೇಸಗೆ ಬೇಗೆಯಿಂ (ಮಹಾ ವಿ. 
೧೪-೧೦೭). 

[ದೇ. ॥ ತಮಿ, ಕಣಳ್ಳೆ ; ಮಲ. ಕೆರಳ ಎ ಸಂಪೂರ್ಣವಾಗಿ ಬೆಳೆಯ 

ದಿರುವ ಹಣ್ಣು] 

ಕರಲೇಸು (ನಾ). ಬಹಳ ಒಳ್ಳೆಯದು; .ಶುಂಬ ಚೆನ್ನು; ಅತಿ 
ಸುಂದರವಾದದ್ದು ; ಒಳ್ಳಿಹ ಮೈ ಲಾರನವೊಳಗೆಲ್ಲ ಸಣಬು ಹೊಜಗಣ 
ಬಣ್ಣ ಕರಲೇಸಾಯಿತ್ತ ಯ್ಯಾ (ಬಸವ. ೨೮೦) ; ಪಿಡಿದು ಬಾಧಿಸೆ ಕೊಡುವ 
ಮನ್ನಣದುಡುಗೆರೆಯ ಸೊಬಗಿಂದೆ ಕಂತೆಯುನುಡುವೆದೇ ಕರಲೇಸು 
(ಗಗತಾ: ೧೬-೪೭). [ಕರ (« ಕರಂ) + ಲೇಸು] 

ಕರವಂಡಿ (ನಾ). - ಕರಮರ್ದಕೆ: *ಕರವತಿಗೆ ಕರವಂಡಿ [ಪಾಠಾಂ. ವಂತಿ] 
ಯಕ್ಕು* (ಮಂಗರಾ. ೩೬-೧೬). (2) 

ಕರವಂಡಿಗೆ-"ಕರವಂದಿಗೆ? ನೋ. 

ಕರವಂದ (ನಾ). ಒಂದು ಬಗೆಯ ತೆರಿಗೆ: ತೋಂಟಕ್ಕೆ ಕರವಂದ ತಳ 
ಭೋಗಮ ಸತು ಮೊದಲಾಗೆ ಸರ್ವ್ವಬಾಧಾಪರಿಹಾರಂ 
x1-i, ೫೨-೭೪ ; 1007). "ಕರವಡ?' ಪರಾ. [7] 

ಕರವಂದ್ಯ (ನಾ). - ಕರಮರ್ದಕ: *ಕರವಂದಂ ಕರವಂದಿಗೆ ಬಜುವಣೆ 
ನಿರ್ದಿಗ್ಮಿಕಾಖ್ಕೆ” (ವಸ್ತುಕೋ. ೩೭-೨೮). 

[ಆ ಸಂ: ಕರೆಮರ್ದೆ] 

ಕರವಂದಿಗೆ, ಕರವಂಡಿಗೆ, ಕರವಡಿಗೆ (ನಾ). ಎ ಕರಮರ್ದ: “ಕರ 
ವಂದಂ ಕರವಂದಿಗೆ ಬಜುವಣೆ? (ವಸ್ತುಕೋ. ೩೭-೨೮). ಕರವಂಡಿಗೆ : 
“ಕೃಷ್ಣ ಪಾಕಫಲಃ, ಅವಿಗ್ಗೆಃ, ಸುರ್ಷಿಣಃ, ಕೆರಮರ್ದಕೂ- ಈ ೪ 
ಕರವಂಡಿಗೆ? (ನಾಚಿರಾ. ೧೦೮). ಕರವಡಿಗೆ : (8). 

[ಕರವಂದ + -ಗೆ] 

ಕರವಟ್ಟ "ಕಲುಹಟ್ಟಿ' ನೋ. 

ಕರವಡ (ನಾ). ಒಂದು ಬಗೆಯ ತೆರಿಗೆ: ಮತ್ತರ್ಕೈೇಯುಮಂ ಕರವಡ 
ತಳಭೋಗ ತಳಾಜ ರಾಯವೊಳಗಾಗಿ ಸರ್ವ್ವಬಾಧಾಪರಿಹಾರವಾಗಿ 
(ಈಇ. 11, ೧೦-೩೧; 1080). "ಕರವಂದೈ' ಪರಾ. (2) 

ಕರವಡಿಗೆ "ಕರವಂದಿಗೆ? ನೊ. 

ಕರವತ "ಕರವತ್ತ' ನೋ. 

ಕರವತಕಾಟಿ, ಕರವತ್ತಕಾಟು, ಕರವತ್ತುಕಾಟ (ನಾ). ಕರಗಸದ 
ಆಕಾರದಂತೆ' ಕಾಣುವ ದಡಿ, “ಅಂಚು: ಕರವತಕಾಟ ಪತ್ತಲ 
ಪುಟ್ಟು ... ಕೈ ಬೀಸುತ್ತ ಹೊರಟಿ ಮಗಳು ಕರ್ನಾಟಕಗೊಂಬೆಯಂತೆ 
ಕಂಗೊಳಿಸುತ್ತಾಳೆ (ಗರಬಾ. ೬೧). ಕರವತ್ತಕಾಟು : ಕೆಲವರು ನಾಲ್ಕು 
ಬೆರಳು ಅಂಚಿನ ಜರದ ರುಂಬಾಲ, ಕರವತ್ತಕಾಟಿನ ಅಂಚಿನ ಧೋತರ 
, . « ಹರಳುಂಗುರ ಇಟ್ಟುಕೊಂಡು (ಮು ೦ಗಾ ಪು. ೨೩). ಕೆರವತ್ತು 
ಕಾಟಿ: ಒಂದು ಕಾಶಿಯ ಪೀತಾಂಬರವನ್ನೂ, ಒಂದು ಗೇಣಂಚಿನ 
"ಕರವತ್ತುಕಾಟೀ' ಧೋತರದ ಜೋಡನ್ನೂ ಮುಂದಿಟ್ಟನು(ಹಬ್ಬಿಬ.೫೦). 

[4 ಮರಾ. ಕೆರವತ್‌ಕಾರ್‌, ಕರೆವತೀಕಾರ್‌] 


(ಸೌಇಇ. 


ಗಿ೫೪೦ 


5 


25 


30 


35 


40 


45 


ಕರವಳೆಯ 


ಕರವತಧಡಿ (ನಾ). - ಕರವತಕಾಟ: ಜರದೊಲ್ಲಿ ನಿಲುವಂಗಿ ಭರಜರಿ 
ಶಾಲುಗಳು ಕರವತಧಡಿಯ ಧೋತರೆ - ಉಡುಗರೆ (ಸಿದ್ಧ ಪು. ೧೭-೮೮). 
[ಕರವತ + ಧಡಿ: (ಆ ದಡ್ಮಿ)] 
ಕರವತಿ, ಕರಕತ್ತಿ (ನಾ). ಇ ಕರವತಿಗೈೆ: ೧. ಮುಜಿದರು ದಂಡಗಳ 
ಮುಜಂದವನಿಗೀಡಾಡಿದರು ಕರನತಿಗಳನು ಖಳರು (ನಿಭಾಗ. 
೧೦-೫೪-೨೨); ಶ್ರಿದಂಡಧರ ಸನ್ಯಾಸಿ ಕೈಗೊಡೆ. ಕರವಶಿಗಳಿಸೆಯೆ (ನಿಭಾಗ. 
೧೦-೬೨-೧೪). ಕೆರವತ್ತಿ : ತುರಿಸದೆ ಕೊಂಡು ಪೋಗಿ ಕರೆವತ್ತಿಯ 
ನೋತದನಿಟ್ಟು ಬಾಸುವಂ ನರಕದ ಮೇಲೆ ಬಾಸಿ ಬಳಿಕೊಯ್ದದ 
ನೋಡದೆ ತೀನಿ ತಂದು (ಸಮಪ, ೧೪-೨೬). "ಕರವತಿಗೈ' ಪರಾ. 
[ಆ ಸಂ. ಕರಪಾತ್ರ]. 
ಕರವತಿಗೆೆ (ನಾ). ೧. ಕರಪಾತ್ರೆ; ಜಲಪಾತ್ರೆ; ಕಮಂಡಲು. 
೨. ನೀರಿನ ಬುದ್ದಲಿ; ಪಕಾಲೆ: ಕರವತಿಗೆಯ ಕೊಳೆ ನೀರ್‌ 
ಪಾರ್ವರಿಗಂ ಭಗವರಿಗಮಂತೆ ವ್ಯಾಧರಿಗೆಂ (ಸಮಪ . ೬-೧೩); ತೈಳ್ಳಿನ 
ಇಕ್ಕೆ ಮಾಂಸದ ವಾಸ ಕರುಳಿನ ತಿರುಳು ನರದೆ ಕರವತಿಗೆ (ಆದವ.ಹ. 
೧೫-೩೪); ಕರವತಿಗೆ ಹೊಂಗಳಸ ಹೊಂಗೊಪ್ಪರಿಗೆ ದೀಪಸ್ತಂಭ 
" ಹೇಮದ ಸರಪಣಿಯ ಮಣಿಮಯ ಜಂತ್ರದ ಜೀವಪುತ್ರಿಗಳೆ (ಕುವ್ಯಾಗ. 
೪-೧೫). [ಪ್ರಾ. ಕರವತ್ತಿಆ (೮. ಸಂ. ಕರಪಾತ್ರಿಕಾ)] 
ಕರವತಿಗೈ (ನಾ). ಕೈ ಗರಗಸ: ಕೊಡತಿ ಕರವತಿಗೆ ಕೂಳೆಕ್ಯವಡ 
ದಂಡೆ ಕಯ್‌ ಹೊಡೆಯಿಟ್ಟಿ ಗೂಡುಗಳು ಕ್ತಿ... ಸಿಂಹಪ್ರಕರವೆರಸಿ 
ಬೇಡರು ನೆರೆದರು (ಹಚಕಾ. ೫-೯). 
[ಆ ಸೆಂ. ಕರಪತ್ರಿಕಾ) 
ಕರವತ್ತ, ಕರವತ, ಕರಹತ್ತ (ನಾ). ೧. ಕರಗಸ; ಗರಗಸ: 
ಅರಿರಾಯ ತಲೆಯ ಕರವತ್ತೆಂ (ಇಆ. ೪, ೧೫-೫; 1020); ಮಣ್ಣಳಿಕ 
ತಲೆಯ ಕರವತ್ತೆಂ (ಸೌಇಇ. 1x-i, ೧೪೨-೬; 1079). ಕರವತೆ: 
೨. ಕರಗಸದ ಆಕಾರದ ನಕ್ಷೆ ಅಥವಾ ಸೀರೆ, ಥೋತ್ರ ಮೊದಲಾ 
ದುವುಗಳ ಅಂಚು. "ಕರವತಕಾಟ' ಪರಾ. ಕರಹತ್ತ : ೧. "ಕರ 
ಹತ್ತಮಲ್ಲ' ಪರಾ. [ಆ ಸಂ. ಕರಪತ್ರ) 
ಕರವತ್ತಕಾಟು "ಕರವತಕಾಟ' ನೋ. 
ಕರವತ್ತಿ "ಕರವತಿ' ನೋ. ` 
ಕರವತ್ತುಕಾಟ "ಕರವತಕಾಟ' ನೋ. 
ಕರವದಿ (ನಾ). - ಕರಮದಣ್‌ (1). [೮ ಸೆಂ. ಕರನುರ್ದೀೀ]. 
ಕರವಸ್ತ್ರ (ನಾ). ಚಿಕ್ಕ ಚೌಕ; ಕೈೈವಸ್ರ್ರ: ಜೇಬಿನಿಂದ ಕರವಸ್ತ್ರವನ್ನು 
ತೆಗೆದು ತಮ್ಮ ಹಣೆಯನ್ನು ಒರೆಸಿಕೊಳ್ಳುತ್ತಾ (ವೀರಯೋ. ೩೧). 
[ಕರ್ಕ * ವಸ್ತ್ರ) 
ಕರವಳ (ನಾ). 'ಖಡ್ಗಧಾರಿ : ಪರಿಚಾರಿಕೆಯರಿರೆಲಾಣದೆ ನುಸುಳ್ಳೊಡೆ 
ಬಾಣಸಿಗರಿದೇನ್ನಾಣ ಪುತ್ತೆಂದು ಪೋಗೆ ಕರವಳರರಿದಾಯ್ಕೆಂದು ನಂಗೆ 
(ಧರ್ಮಾಮೃ. ೪-೧೫೯) ; ಆಂಗರಕ್ಕರುಂ ಕರವಳರುಂ ವಿಳಾಸಿನಿಯರುಂ 
ನಗೆಕಾಜರುಂ (ಪುಷ್ಪಪು. ೮-೪೨). [2] 
ಕರವಳ್ಳ (ನಾ). ಮಲ್ಲಯುದ್ಧದಲ್ಲಿ ಬೆನ್ನಡಿಯಾಗಿ ಬಿದ್ದಿರುವ ಪ್ರತಿ 
ಮಲ್ಲನ ಎರಡು ಪಾದಗಳನ್ನುತಡೆದು ಅವನ ಹೊಟ್ಟಿಯ ಮೇಲೆ 
ಬಲವಾಗಿ. ಕುಳ್ಳಿ ರುವುದು: ಆಂ ಪಿಡಿದುದೆ ಕತ್ತರಂ ಕರವಳಂ ಸೆರ 
ವಟ್ಟಣಿ ಹತ್ತೆ ಡೊಕ್ಕರಂ (ಅನಂಪು. ೨-೨೭). [2] 
ಕರವಳೆಯ (ನಾ). ಕೈಬಳೆ; ಕೈಗೆ ತೊಡಿಸುವ ಕಂಕಣ: ಕರವಳ 
[ಪಾಠಾಂ. ಲೆ] ಯ ಕಟಸೂತ್ರ ಪದನೂಪುರ ನಿನಾದದ ಚೇಟಿನಜಕಿಗಳ 
ಸರಸಹಾಸ್ಮದ ಹಾಸಕದ (ತೊರರಾ. ೧-೫-೪೦). 
[ಕರ್ಕ + ವಳಯ (ಇ ವಲಯ)) 


ಕರವಳಿ 


ಕರವಳಿ, ಕರಾವಳಿ, ಖರವಳಿ (ನಾ). ಸಮುದ್ರ ಅಥವಾ ಕಡಲ 
ದಂಡೆ,--ತೀರ ಪ್ರದೇಶ: ವಾರಿಧಿಯ ತಡಿವಿಡಿದು ನಡೆದುದು ಭೂರಿಬಲ 
ಕೊಂಕಣದ ಕೋಹುಗಳೋರಣದ ಕರವ (ಪಾಠಾ ಂ. ವಿ]ಳಿಯಲಿ 
(ತೊರರಾ. ೪-೯-೪). ಕರಾವಳಿ; ಪೂರ್ವ ಸಮುದ್ರ ಕರಾವಳಿಯಲ್ಲಿ 
ತಮ್ಮ ಕೀರ್ಶಿಸ್ತಂಭವನ್ನು ನೆಡಿಸಿ (ಶಾಂತಲಾ. ೧೫೪); ಜಕ್ಕಣಿಯನ್ನು 
"ದೆವ್ವ ವೆಂದು ನಂಬಿ, ಪೂಜಿಸುವ ಸಂಪ್ರದಾಯವೂ ಕಡಲ ಕರಾವಳಿ 
ಯಲ್ಲಿದೆ (ಯಕ್ಷಬ. ೪). ಖರವಳಿ : ಶ್ರೀ ವಿಷ್ಣು ಸಮುದ್ರದ ಅಸೇಸನ 
ಖರೆವಳಿಯಲು (ಎಕ. ೪1, ಕಡೂರು. ೯೯-೩೭; 1143). 

[ದೇ. ॥ ತಮಿ. ಕರೈವಟಕಿ; ಮಲ. ಕರವಲಃ] 

ಕರವಳಿಗೊಳ್‌ (ಕ್ರಿ). ಸಮುದ್ರತೀರವನ್ನು ಹಿಡಿ: ಹಿಡಿದು ಪಾಂಡ್ಮನ 
ಚೋಳ ಕೇರಳ ಪೊಡವಿಸರೆ ಬೆಸಗೊಂಡು ಮೂಡಣ ಕಡಲ,ಕರವಳಿ 
ಗೊಂಡು [ಪಾಕಾಂ ಗಳನು]ನೋಡುತ ಗಟ್ಟಿ ಬೆಟ್ಟಗಳ (ತೊರರಾ. 

[ಕರವಳಿ 4 ಕೊಳ್‌] 

ಕರವಾಡಿ (ನಾ). ಒಂದು ಊರಿನ ಹೆಸರು: ಆಗ್ನೆಯ ಕಡಿವಾಗಿಲ 
ಕರವಾಡಿಯ ಹಲುಹಾಡಿಯ ಏವಂ ತ್ರಿಗ್ರಾಮಾ ತ್ರಿಸನ್ನಿ ಸೀಮಾತ... 
ತಥಾ ಪಶ್ಚಿಮ ಕಜವಾಡಿಯ ಹಲುಹಾಡಿಯ ದ್ವೆ ಸಿಮೆ ಚಂಚರಿಸ್ರೊತ 
ಪ್ರಾಪ್ಯ (ಇಆ. ೪111, ೯೫-೧; 444). (2) 

ಕರವಾಯಿ (ನಾ). ಕಂಚುಗಾರನ ಒಂದು ಸಾಧನ; ಪಾತ್ರೆಗಳನ್ನು 
ಚಚ್ಚಲು ಉಪಯೋಗಿಸುವ ಹಾರೆಯಂತಹ. ಅಡಿಗಲ್ಲು (ಕ). 

[?. ಕೆಲು. ಕರವಾಯಿ. / ಮರಾ, ಖರವ ಈ, ಖರವಾಈ] 

ಕರವಾಲ, ಕರವಾಳ. (ನಾ). ಕತ್ತಿ; ಖಡ್ಗೆ: ಕರವಾಲವನು ಪುಷ್ಪಸರ 
ವೆಂದು ಸೆಳೆವಾಡೆ ಪರಿಮಳವ ಸೂಸುವುದೆ? (ಮ ೦ಕು ಕ, ೧೩). 
ಕೆರವಾಳೆ: “ಕರವಾಳಮಿ ಕರವಾಳ್‌* (ಚತು. ೭೦); ಕರವಾಳ 
. ೬. ಚಕ್ರೆಚ್ಛುರಿಕಾದ್ಯಾಯುಧದೊಳ್‌ ಅಧಿಗತಶ್ರಮನಾದಂ. (ಸುಪ್ಪಪು. 
೪-೬೧) ; ಬಾಸೆಗಳ ಕರವಾಳ [ಸಾಕಾಂ. ೪ಿ]ಗಳ ಕತ್ತುರಿಯ ತಿಲಕದ 
ಹರಿಗೆ ಹಲಗೆಗಳ (ಕುವ್ಯಾಆ. ೧೩-೩೪). (ಸಂ. 

ಕರವಾಸ (ನಾ). ಕೈಯಲ್ಲಿ ನಿಲ್ಲುವುದು: ನೀ ಸಮಾಧಾನದಲಿ ತಿಳಿ 
ಕರವಾಸವಾದಾಮಲಕದಂದದಿ (ನಿಭಾಗ. ೧೧-೨೪-೪). [ಕರೆ * ಮಾಸ್ಕ] 

ಕರವಾಳ್‌, ಕರವಾಳು (ನಾ). - ಕರವಾಲ: ನಿನ್ನನೆ... ಕರವಾಳ 
ಬಾಯ್ಗ್ಸಮಂಬಿನ ಮೊನೆಗಂ ಮಹಾರಥರ ಶಿಂತಿಣಿಗಂ ಪಿಡಿದೆಂತು 
ನೂಂಕುವೆಂ (ಪಂಪಭಾ. ೧೧-೯೦); ಕರವಾಳೆಂ ಮಸೆವಂದಜಿ ಮರ 
ವಾಳಂ ಮಸೆಯೆ ಕೂರಿತಕ್ಕುಮೆ (ಗದಾಯು. ೨-೨೩) ; ಕಿಟ್ಟ ಕರವಾಳ್ಗ 
ಮೆನಗಂ ಮಿಟ್ಟುವಿನಂತಿರ್ದ ಮಾರಿಗಂ ಬೆದಜದೆ (ಯಶೋಚ. ೧-೬೧); 
ಕರವಾಳೊಳ್‌' ಬಾಳ್‌ ಪಳಂಚುತ್ತುರಿಯನುಗುಳೆ (ಕಾವ್ಯ ಸಾ. ೪೮೭). 
ಕರನಾಳು : ಭಕ್ತಜನಂಗಳಿಗೆ ಬಲದೋಳು ಹರನುದ್ದಂಡ ಕರವಾಳು 
(ಬಸಪು. ೨೮-೪೬) ; ಕರವಾಳುಗಳ ಜೋಡಿಸಿ ಜೋದರಡರಿದರಂದು 
ಬೊಬ್ಬಿಅಕಿದು (ಕುವ್ಯಾಡ್ರೋ. ೩-೫). [ಕರ್ಯ + ಬಾಳ್‌] 

ಕರವಾಳೆ "ಕರವಾಲ? ನೋ. 

ಕರವಾಳು "ಕರವಾಳ್‌? ನೋ. 

ಕರವಿಕೀರ್ಣ (ಗು). ೧. ಕೈಯಿಂದ ಚೆಲ್ಲಿದ, --ಎರಚಿದ..(ನಾ). 
೨. ಕೊಡಹುವುದು ; ಜೆದರುವುದು : “ಕೊಡಹು- ಕರಪಿಕೀರ್ಣೇ? 
(ಶಮಧಾ). [ಕರೈ * ವಿಕೀರ್ಣ)] 

ಕರನಿಡಿ (ಕ್ರಿ). ಕೈಹಿಡಿ: ಕರವಿಡಿದು ಸಾರ್ಚುವೆತ್ತುವ ತುರಿಪಡೆ ಕಯ್ದುಡು 
ವುದಕ್ಕೆ ' ಲಜ್ಜೆ ಸರರೆಬರ್‌ (ಕಾದಂಪೂ. ೫೬೦); ಪುರವನಿತೆಯರು ತಮ್ಮಿನಿ 


೪-೧೦-೫). 


೧೫೪೧ 


33 


ಯರ ಕರವಿಡಿದಿರದೈತಂದು (ಕಂನವಿ. ೫-೧೦೫); ಹೊನ್ನಕ್ಕ ಬಾರೆಂದು |45 


ಕರವಿಡಿದೆನ್ನ ತನ್ನೊತ್ತಿಗೆ ಬರಿಸಿ (ಹದಿಬ. ೧-೨೮). [ಕರ್ಯ + ಪಿಡ್ಮಿ], 


ಕರಸಲ 
€ 


ಕರನಿಮೋಚನ (ನಾ). ಕೈಯಿಂದ ಬಿಡಿಸಿಕೊಳ್ಳುವಿಕೆ: *ಚಲಕು, 

ಚಲಂಕು - ಕರನಿನೋಚನೇ (ಕೈಯಿಂದ ಬಿಡಿಸಿಕೊಳ್ಳು) * (ಶಮಧಾ). 
[ಕರ್ಕ + ವಿಮೋಚನ] 

ಕರವೀರ (ನಾ). ೧. ಕೆಂಪು ಕಣಿಗಿಲೆ ; ಕಣಿಗಿಲೆ : ಪಾದರಿ ಕರನೀರದ 
ಮೂಲಮರ್ಕಪುಷ್ಪಮುಮಂ ಕೊಂಡರೆದಂಬಿಲದೊಳ್‌ ಕುಡಿ 
(ಲೋಕೋಪ. ೧೦-೨೪) ; ಇರುವಂತಿಗೆಯು ಮುಡಿವಾಳ ಕರವೀರ ಬಕುಳ 
ಕೆಂಜಾಜಿಯ ಬನವಲ್ಲಿ (ಅಮುಸಾಂ., ೩-೩೬), ಸೇವೆಂತಿಗೆಯು ಮೊಲ್ಲೆ 
ಕರವೀರ ನಳಿನ ಚಂಪಕ . , . ಮುಂತಾದೆ ನಾನಾ ಪುಷ್ಪ ಪತ್ರೆಗಳನು 
ತಿಜಕಿದು (ರಾಘಚ. ೧೭-೭). ೨, ಒಂದು ಊರಿನ ಹೆಸರು. ಔ ಈಗಿನ 
ಸೊಲ್ಲಾಪುರ: ಕರವೀರದ ಚೆಲುವಿನ ಕರುನಾಡಿಗೆ ಮರುಳಸಿದ್ಧ ಗುರು 
ಬರುತಿಹರು (ನವರಾ. ೫-೩೧). [ಸಂ.) 

ಕರವೇಲ (ನಾ). ಬಲುಹೇಡಿ; “ಅತಿಶಯವಾಗಿ ಹೇಡಿ (?)” 
(ಗದಾಸಂ. ಟಿಪ್ಪಣಿ): ಅಸುರ ಪ್ರಧ್ವಂಸಿಯೆಂಬರ್‌ ಜಗದ್ಗುರುವೆಂಬರ್‌ 
ಪೆಅರ್ಗೇಕೆ ತೇರನೆಸಪಂ ಧರ್ಮಾನುಜಂಗೇಕೆ ಕಿಂಕರನಾದಂ ಕರವೇಟಕಿ 
ಯಾದನದಣಂ ಸೂತಂ ಭಟಿಂ ಪೇಚಿಕಿಯೆಂಬರ ಮಾತೊಪ್ಪುಗುಂ 
(ಗದಾಯು. ೩-೪೩). [ಕರ್ಮ (೮ ಕರಂ) * ಪೇಟ್‌ (೮ ಪೇಡಿ)] 

ಕರವೊಳ್ಳಿತು (ಅ). ಬಹಳ ಲೇಸು: ಮಾಣಿಕಸೆಟ್ಟಿಯ ಮಾತಿಂ ಮೆಚ್ಚಿ 
ನಕ್ಕು ಕರವೊಳ್ಳಿತೆಂದು ಬಸದಿಯನೂರೊಳಗೆ ಮಾಡಿಸಿ (ಮೈಆರಿ. ೧೯೩೨, 
೧೬-೨೧ ; 1069). [ಕರ (ಆ ಕರಂ) * ಒಳ್ಳಿತು). 

ಕರಶಾಖೆ (ನಾ). ಕೈ ಬೆರಳು. (ಸಂ. ಕರಶಾಖಾ (ಕರ * ಶಾಖಾ)] 

ಕರಶೀಕೆರ (ನಾ). ಆನೆಯ ಸೊಂಡಿಲಿನಿಂದ ಸಿಡಿದುಬರುವ 
ನೀರಿನ ಕಣ; ತುಂತುರು (8). [ಕರ್ಯ + ಶೀಕರ] 

ಕರಸಂಪುಟಿ (ನಾ). ೧. ಜೋಡಿಸಿದ ಕೈ; ಮುಗಿದ ಕೈ : ನಿಜಸಿಟಿಲ 
ತಟಸಂಘಟತ  ಕರಸಂಪುಟನಪ್ಪುದು೦ (ರಾಮಾಶ್ವ. ೧೦೫-೨). 
ಪಿ. “ಕಾಗದೆದ ಬಿಡಿ ಹಾಳೆಗಳು, ನಕಾಸೆಗಳು, ಮೊ. ನ್ನಿಡಲು ಉಪ 
ಯೋಗಿಸುವ . , . ಕೋಶ, ಸಂಪುಟ? (೦೦೭೭/೦11೦. ಇಂಕನಿ). 

[ಕರ್ಕ * ಸಂಪುಟ] 


ಕರಸಾಣೆ, ಖರಸಾಣೆ (ನಾ). ಹರಿತ ಮಾಡಲು ಉಪಯೋಗಿಸುವ 


ಕಲ್ಲು; ಮಸೆಗಲ್ಲು; ಸಾಣೆಗಲ್ಲು: *ಕರಸಾಣೆ- ಖರಶಾಣ - ಮಸೆ 
ಗಲ್ಲು” (ತದ್ಭ ಕೋ. ೬); ಮದನಾಸ್ತ್ರಂ[ಕ] [ಪಾಕಾಂ. ಖ]ರ ಸಾಣೆ 
ಗಾಣಿಸಿದುಬೆಂಬಂತಾಗೆ (ಪಂಪಭಾ. ೮-೬೬). ಖರಸಾಣೆ : ವಜ್ರಮಂ 
ಖರಸಾಣೆಯಿಟ್ಟಿಂತೆ ಕೂರಿದನುಂ ಬಲ್ಲಿ ದನುಮಾಗಿ (ನೇಮಿಪು. ೫-೭೮ವ); 
ಖರೆಸಾಣೆಯಲ್ಲಿ ಗೊಡನೆಗೆಯ್ಕೆ ರತ್ನಾಳಿಗುರುಕಾಂತಿ ಪೆರ್ಚುವಂದದೊಳು 
(ಚಂಪ್ರಸಾಂ. ೧-೫೮). [< ಸಂ. ಖರಶಾಣ]) 

ಕರಸಾಮುದ್ರಿಕ (ನಾ). ಅಂಗೈಯ ರೇಖೆಗಳನ್ನು ನೋಡಿ ಭವಿಷ್ಯ 
ವನ್ನು ನಿರೂಪಿಸುವ ಶಾಸ್ತ್ರ (ಪಾರಿನಿ. ೧೫). [ಕರ್ಯ * ಸಾಮುದ್ರಿಕ] 

ಕರಸೀಕರ (ನಾ). ೬ ಕರಶೀಕರ (ಕ). [ಕರ್ಕ + ಸೀಕರ] 

ಕರಸು "ಕರೆಯಿಸು? ನೋ. 

ಕರಸೆ (ನಾ). (ಕರಾ) ಅಗಲವಾದ ಕೆರೆಮಾನು. [1] 

ಕರಸೊಬಗು (ನಾ). ಅತಿ ಚೆಲುವು; ಬಲುಸೊಬಗು : ಕರಸೊಬಗಾಗಿ 
ಸಿಂಗರಿಸಿದೆ ವಾರಸೌಂದರಿಯರಿದ್ದರು ಸಭೆ ತುಂಬಿ (ಭರಚ. ೪೭-೭೩). 

[ಕರ (೬ ಕರಂ) * ಸೊಬಗು] 

ಕರಸ್ಭಲ, -ಕರಸ್ಥಳ (ನಾ). ೧. ಅಂಗೈ : ಕಾಣಬಾರದ ಲಿಂಗವು 
ಕರಸ್ಥಲ ಕ್ಕೆ ಬಂದರೆ ಎನಗಿದು ಸೋಜಿಗ (ಅವಚಂ. ೧೫-೬೦) ; 
ಕರಸ್ಥಲದಲ್ಲಿ ಲಿಂಗವ ಧರಿಸಿದ ಮತ್ತೆ ಪರ ದ್ರ ವ್ಯ ಕ್ಕೆ ಕೈಯಾನದಿರ 
ಬೇಕು... ನಿರ್ಲೇಪವಾದ ಶರಣ (ಮೊ € ೪ ಮಾ. ೧೩೫-೫೨೨). 


ಕರಸ್ಸಳ 
ಗ 


೨. [ವೀಕೈ] ಆರು ವಿಧದ ಶಿವಲಿಂಗಗಳಲ್ಲಿ ಒಂದು: “ಷಡ್ವಿಧ 
ಶಿವಲಿಂಗ :- ಇವು ಕರಸ್ಥಲ, ನಯನಸ್ಕಲ, ಹೃದಯಸ್ಥಲ, ಮಂತ್ರಸ್ಥಲ, 
ತ್ರಿಕೂಟಿಸ್ಮಲ, ಲಯಸ್ಸಲ ಎಂದು ಇರುತ್ತವೆ. . « ಈ ಸ್ಥಳದಲ್ಲಿ 
ಹೇಳಲ್ಪಟ್ಟರುವ ಕರಸ್ಥಲವು ಸುಚಿತ್ತವೆಂದು ಭಾವಿಸಬೇಕು? 
(ಶಿವಾಕೋ. ೬೭). ೩, ಹಂಪೆಯ ಬಳಿಯ ಒಂದು ಊರು (1). 
ಕರಸ್ಥ ಳೆ: ೧. ಕೂಡಲಸಂಗಮದೇವಯ್ಯ ಎನ್ನ ಕರೆಸ್ಮಳಕ್ಕೆ ಬಂದು 
ಡುಳುಕಾದಿರೆಯ್ಯಾ (ಬಸವ. ೭೪೩). ೨. “ಗುರು, ಲಿಂಗ, ಜಂಗಮ 
ಪ್ರಸಾದಿಸ್ಮ ಲಗಳಡಗಿದುದೇ ಕರಸ್ಥ ೪೫ (ಶರಸಾ. ೨೪-೭). 
ಕರಸ್ಥಲದವರು ಎ ಅವಿವಾಹಿತರಾಗಿಯೇ ಉಳಿಯುವ ಕೆಲವು 

ಜಂಗಮ ಶಾಸ್ತ್ರಿಗಳು (ಕ). [ಕರೈ + ಸ್ಥಲ] 

ಕರಸ್ಕ ಳೆ "ಕರಸ್ಥಲ' ನೋ. 

ಕರಹೆ "ಕರೆಪ' ನೋ. 

ಕರಹಟಿ "ಕರಹಡ' ನೋ. 

ಕರಹಟಿಗ (ನಾ). ೧. ಕರಹಟ ದೇಶದಲ್ಲಿರುವವನು. ೨. ಕಾವಲು 


ಗಾರೆ “ಪಹರಿಯವರು ೫ (ಶೆಮದ. ನ. ೨೦೮ ಅಡಿಟ): ನಿಯೋಗಕ್ಕೆ ದ 


ಆಡಪಿಗಂ, ಚಾಮರಿಗಂ, ಕರಹಟಗೆಂ (ಶಮದ. ೧೯೭ ಪ್ರಯೋ). 
[ಕರಹಟ (ಆ ಕರಹಡ) + -ಇಗ] 

ಕರಹಟ್ಟಿ "ಕಜುಹಟ್ಟಿ' ನೋ. 

ಕರಹಡೆ ಶರಹಟ, ನ ರಹಾಡ, ಕರಾಟ್ಯ, ಕರಾಡ (ನಾ). ಒಂದು 
ಪ್ರದೇಶದ ಹೆಸರು: ದಲ್ಲನ ತನೂಭವಂ ಕರಹಡ[ಪಾಕಾಂ. ಟೆ]ದಿಂ 
ಮಲ್ಲಮನಂ ಬೆನ್ನಟ್ಟಿದ ಬಲ್ಲಾಳ್ತನದಿಂ ನಿಜೇಶನಂ ಮೆಚ್ಚಿಸಿದಂ (ಅಜಿಪು. 
೧-೪೫); ಸ ನಾಲ್ಫಾಸಿರಡೊಳಗಣ ಕಟಿಂಬಡಿ 4೦೦ ಅ (ಇಆ. XIX, 
೧೯೦-೪೪; 1054) ; ಪಟ್ಟಿಸಾಹಣಿ .ಕರಹಡನಾಡ ಪೆಗ್ಗಡೆ (ಕಣ. 11, 
೧೩-೨೨ ; 1115); ಕರಹಡೋ ದೇಶವಿಶೇಷಃ (ಶಬ್ದಾನು. ೪೧೯ ವ್ಯಾಬ್ಯಾ). 
ಕರಹಟ : ಕರಹಟದೊಳ್‌ ಚೇಂಟಿಯ ಕುಕ್ಕುರಿಯಾದಳ್‌ ಸತ್ತು 
ಚಂದ್ರಮತಿಯುಂ (ಯ ಕೋಡ. ೩-೩೮). ಕರಹಾಡ: ಕರಹಾಡ 
ನಾಲ್ಸಾಸಿ[ರ]ಮಂ . . . ಆಳುತ್ತಮಿರೆ (ಕಣ. 11, ೧೩-೧೭; 1115). 
ಕರಾಟ್ಮಿ: ಅಂಗ ಕರಾಟ (ಣ್‌) ಓಢ್ರಪಾರ ಸಿಂಧು ಮುಖ್ಯ ಸಹಸ್ರ 
ದೇಶ ಭಾಷಾಜ್ಞ (ಎಕ. ೪11. ಶಿವಮೊ. ೭೯-೨೨; 115417). ಕರಾಡ: 
"ಕರಾಡ ಸ್ಥ' ಪರಾ. ಐ ಈಗಿನ "ಕರ್ಹಾಡ್‌' ಎಂಬ ಊರಿನ 
ಪರಿಸರ ಪ್ರದೇಶ. [< ಸಂ. ಕರಹಾಟ] 

ಕರಹಡಿಗ (ನಾ). ಕರಹಡದೇಶದವನು; ಕರ್ಹಾಡ ದೇಶದಲ್ಲಿ ಹುಟ್ಟ 
ದನನು : ಕಾಲೂರೊಳಾದಂ ಪುಟ್ಟದಂ ಮೇಣ, ಕಾಲೂರಿಗಂ, ಏನಂ 
ಕರಹಡಿಗಂ; ಒಳ್ಳೂರಿಗಂ (ಶಬ್ದಾನು. ೪೧೯ ಪ್ರಯೋ). [ಕರಹಡ +೬-ಇಗ] 

ಕರಹಡಿಚ (ನಾ). - ಕರಹಡಿಗ: ಕರಹಡದೇಶದೊಳ್‌ ಪುಟ್ಟಿ ದಾತಂ 
ಕರಹಡಿಚಂ (ಭಾಷಾಭೂ. ೧೭೫ ಪ್ರಯೋ) ; ಒಳ್ಳುರಿಚಂ, ಬನಿಚಂ, 
ಕಲಿಚಂ, ಕರಹಡಿಚಂ (ಶಬ್ದಾನು.. ೪೨೦ ಪ್ರಯೋ). "ಅಲರಿಚ', 
"ಕಾಲುರಿಚ? ಪರಾ. [ಕರಹಡ + -ಇಚ] 

ಕರಹಡಿಚೆ (ನಾ). ಕರಹಡದಲ್ಲಿ ಹುಟ್ಟಿದವಳು; ಕರಹಡ ನಾಡಿನ 
ವಳು : ಕಾಲುರಿಚೆ, ಕರಹಡಿಚೆ (ಶಬ್ದಾನು. ೧೯೬ ಪ್ರಯೋ). 

[ಕರಹಡಿಚ + -ಎ್ವ] 

ಕರಹತ್ತ "ಕರವತ್ತ?' ನೋ. 

ಕರಹತ್ತ ಮಲ್ಲ (ನಾ). (ಶತ್ರುಗಳಿಗೆ) ಕರಗಸದಂತಿರುವವನು; 
ಒಂದು ಬಿರುದು: ಪರಬಳ ಕ್ಕ ತಾಂತಂ ಕರಹತ್ತಮಲ್ಲಂ ಮಲ್ಲೆಯ 
ಸಾಹಣಿಯರುಂ (ಎಇ. XV; ೩೬-೪೧; 1189). 

[ಕರಹತ್ತ (ಆ ಕರವತ್ತ) + ಮಲ್ಲ] 


೧೨ 


8 


ಕರಾಚೂರ್ಮಿ 


ಕರಹಾಟ (ನಾ). ೧. - ಕರಹಡ: ತೇಜಮಾರ್ತ್ತ್ರಣ್ಣಂ ಕರಹಾಟ ವಜ್ರ 
ಕಮಟ ಕೊಂಕಣ ಭಯಂಕರಂ (ಸೌಇಇ. 2೧೦, ೧೯-೨೯; 1015); 
ಮಗಧ ಕರ್ಣಾಟ ಗೊಲ್ಲ ಕರಹಾಟ ಗೌಳ... ಕಳಿಂಗಾದಿ ವಿಷಯಂಗಳಂ 
ಸಾಧಿಸಿ (ಧರ್ಮಾಮೃ. ೧೧-೭೧) ; ಮಧುರೆಗೆ ಬಡಗಲ್‌ ಖ್ಯಾತಿಯ 
ಕರಹಾಟಂ (ಅಟ್ಟಮ. ೭-೧೦೮). ೨. ಮರದ ಗಡ್ಡೆ ; ಬೇರಿನ ಗಡ್ಡೆ : 
*ಕರಹಾಟಃ, ಕಂದಃ- ಈ ೨ ಮರದ ಗಡ್ಡೆ? (ಹಲಾಯು. ೩೦-೨೯) ; 


“ಸಸಿ ವಲ್ಲಿಗಳ ಗೆಡ್ಡೆ ಕರಹಾಟವೆನಿಸಿಕ್ಕು? (ಮ ೦ ಗರಾ. ೩೨-೫). 
೩. “ತಾವರೆ ಗಡ್ಡೆ” (ಅಮರ. ಟೀಕೆ). [ಸಂ.] 

ಕರಹಾಟಕೆ (ನಾ). ಒಂದು ಬಗೆಯ ಗಿಡ; “ಮಂಗಾರೆ ಗಿಡ” 
(ಅಮರ, ಟೀಕೆ). [ಸಂ. 

ಕರಹಾಡ "ಕರಹಡ' ನೋ. 

ಕರಳಿ (ನಾ). (ಕರಾ) ಒಂದು ಜಾತಿಯ ಏಡಿ. [?) 


ಕರಳ್ಳಿ, ಕರಳೆ, ಕರಾಳ್ಕಿ (ನಾ). ಒಂದು ಬಗೆಯ ಒರಟಾದ ನೂಲಿನ 
ಬಟ್ಟಿ : ಇಲ್ಲಿ ಕರಳಿಯರಿವೆಗಳಾಗುತ್ತವೆ (ಗ್ರೇಟಬ್ರಿ. ೬೪); ಜಾಜೂ 
ಮುಗುಳೂ ಕರಳಿಯ ಹಚ್ಚಡಗಳೂ ಗೋಕಾವಿ, ಮುರಗೋಡ, ಮನೊಳ್ಳಿ 
ಗಳಲ್ಲಿ ಆಗುತ್ತವೆ (ಬೆಳವ. ೪೭). ಕರಳೆ: ಮುನ್ನೊಳ್ಳಿ - ಇಲ್ಲಿ ಕರಳೆಯ 
ಹಚ್ಚಡಗಳೂ ಜಾಜೀಮುಗಳೂ ಮುಂತಾದ ಅಚ್ಚು ಹಾಕಿದ ವಸ್ತ್ರಗಳು 
ಹುಟ್ಟುತ್ತವೆ (ಕಭಾಗೆ. ೫೦೬). ಕರಾಳ್ಕಿ : ಕರಾಳಿ ಅರಿವೆ (ರೂಢಿ). [1] 
ಕರಳೆ "ಕರಳ್ಳಿ' ನೋ. 
ಕರವ್ಮಣಿ (ನಾ). ಕರಡುಮಣಿ; ಕಚ್ಚಾರತ್ನ್ನ; ಸಾಣೆ ಹಿಡಿಯದಿರುವ 
ರತ್ನ: *ಕರಟ್ಮಣಿಯೆ ಕರಡುಮಣಿ” (ಸಂಜೀವ. ೨೧). 
[ಕರಡ್ಕು + ಮಣಿ] 
ಕರಾಂಗುಲಿ, ಕರಾಂಗುಳಿ (ನಾ). ಕೈ ಬೆರಳು : ವೀಣೆಯಂ ಶ್ರುತಿಗೈದು 
. ಸರಳತರ ಕರಾಂಗುಲಿಯನಿಟ್ಟು (ರಾಜಶೇ. ೧೧-೮೭ yi 
ಕರಾಂಗುಳಿ : ಕಿರಣ ಮೃಣಾಳ ಕಾಲ ತರುಭೇದ ಕರಾಂಗುಳಿಗಳ್‌ 
ಪ್ರಕಾಂಡಮಕಳ್ಕು” (ನಾನಾರ. ೬೧). [ಕರ್ಕ * ಅಂಗುಲ] 
ಕರಾಂಗುಲಿಗೂಡು (ಕ್ರಿ). ಕೈಬೆರಳುಗಳನ್ನು ಸೇರಿಸು: ಹೂಡಿ 
ಮಂಡಿಯ ಕಿವಿ ವರೆಗೆ ಕರಾಂಗುಲಿಗೂಡಿ ಬಾಣವ ತೊಗಿ ಬಿಡುತೆ (ಕಂನವಿ. 
೧೯-೬೫). [ಕರಾಂಗುಲಿ + ಕೊಡು] 
ಕರಾಂಗುಳಿ "ಕರಾಂಗುಲಿ' ನೋ. 
ಕರಾಕರಣೆ (ನಾ). ಕರವನ್ನೆ. ವಸೂಲಿಮಾಡುವುದು ; ತೆರಿಗೆ 
ವಸೂಲಿ : ಸೆಪ್ಟಂಬರ್‌' ತಿಂಗಳ ಕೊನೆವರೆಗೆ ವೆಚ್ಚದ ಕರಾಕರಣೆ ಒಟ್ಟು 
» « ರೂ. ಕೂಡಿವೆ (ಹುಸಂಕ. ೧೯-೧೧-೫೯). "ಕರನಿರಾಕರಣೆ' 
ಪರಾ. [ಕರ್ಕ + ಆಕರಣೆ) 
ಕರಾಗ್ರ (ನಾ). ೧. ಕೈಯ ತುದಿ. ೨. ಸೊಂಡಿಲಿನ ತುದಿ (8). 
[ಕರ್ಕ * ಆಗ್ರ] 
ಕರಾಚಿ (ನಾ). ಒಂದು ಜಾತಿಯ ಮರೆ: ತುಪರ, ಉಡಿ, ಬಿಕ್ಕೆ, 
ಕರಾಚಿ, ಗೊರಿವಿ (ನಮ್ಮನು. ೨೩೬). [ಆ ಕರಚಿ?] 
ಕರಾಚೂರ್ಮಿ ಕರಚುರಿ (ನಾ). ಖಡ್ಗ; ಕೈಗತ್ತಿ: ಖಡ್ಗ, ಕರಾಚೂರಿ 
» « ಜವದಾಡೆಗಳೆಂಬ ಬತ್ತೀಸಾಯುಧಗಳಿಂ (ವಿವೇಕ. ೨೬೨); ಸುರೆಗಿ 
ಕರಾಚೂರಿ ಕಡಿತಲೆ ಪಟ್ಟಿಸ' ಪಕಶು ಕೊಡಲಿ ಶಕ್ತಿ ಡಾಣೆ (ಭರಡ. 
ಜಾಡಿಯ ಹರಿಗೆ ಸಿಂಗಾಡಿ ಕರಾಚೂರಿ ನೀಡುವ 
ಬಾಳುಗತ್ತಿಗಳ ಪಾಡುಪಂಥದ ಸುಭಟಿರು (ಕಂನವಿ. ೧೧-೧೪೮). 
ಕರಚುರಿ: ಕಟ್ಟದ ಗೇಣು ಸುರಗಿ`ಕರಚುರಿಗಳಿಟ್ಟಣಿಸಲು ಕಾದಿದರು 
(ಅನಂಚ, ೨೪-೨೪). 
[ದೇ.?॥ ತೆಲು, ಕರಾಚುರಿ, ಕರಾಚೂರ್ಕಿ ಕರಾಚುರಕತ್ತಿ] 


೨೦-೧೩೪); 


ಕರಾಚೂರ್ಮಿ 


ಕರಾಚೂರ್ಕಿ (ನಾ). ಖಡಾಖಂಡಿತವಾಗಿ ಮಾತನಾಡುವವನು; 
ಖಂಡಿತವಾದಿ (ಕಿ). [ಕರಾಚೂರು + -ಇ;್ಯ] 
ಕರಾಚೂರು (ನಾ). ಖಂಡಿತವಾದಿತ್ವ; ನಿರ್ಣಾಯಕವಾಗಿ ಮಾತ 
ನಾಡುವಿಕೆ (6). [?1 
ಕೆರಾಟ್ಕ (ನಾ). ಕರಂಡ; ಸಂಪುಟ; ಪೆಟ್ಟಿಗೆ; “ಸಮುದ್ಧಕ್ಕ, 
ಸಂಪುಟಕಃ -- ೨ ಕರಾಟದ ಪೆ.ಸರುಗಳು ಭರಣಿ ಸಂಪುಟ” 
(ಸಿದ್ಧಾಂತಿ. ೧೮೩) ; ಕರ್ಪೂರದ ಕರಾಟಿಂಗಳು ... ಮೊದಲಾದ ವಸ್ತು 
ಗಳಿಂದ ತುಂಬಿ ತುಳುಕುತ (ಸೌಗಂಧಿ. ೧೯೦-೭) ; ಕರಾಟವನ್ನು ಬಗಲಿಗೆ 
ಹಾಕಿಕೊಂಡು... ಬಮ್ಮಲದೇ ವಿಯ ತೊಟ್ಟಿಯತ್ತ ನಡೆದನು 
(ಸವತಿ. ೨೩೫); ಶ್ರೀಶಂಕರರ ಕರಾಟದಲ್ಲಿನ ಔಷಧಿಗಳಲ್ಲಿ ಇದು 
ರಾಮಬಾಣದಂತಹದು (ಜೀವಾತ್ಮ. ೩೦೧). [ದೇ. ॥ ತೆಲು. ಕರಾಟ] 
ಕರಾಟ್ಯಿ "ಕರಹಡ? ನೋ. 
ಕರಾಡ "ಕರಹಡ' ನೋ. 
ಕರಾಡಸ್ಥ, ಕರ್ಹಾಡಸ್ಥ (ನಾ). ಕರಾಡ ಎಂಬ ಊರಿನವನು; 
ಮಹಾರಾಷ್ಟ್ರ ಬ್ರಾಹ್ಮಣರಲ್ಲಿ ಒಂದು ಪಂಗಡ: ಕರಾಡಸ್ಕರು- 
ಸಾತಾರಾ ಜಿಲ್ಲೆಯೊಳಗಿನ ಕರ್ಹಾಡ ಎಂಬ ಗ್ರಾಮವೇ ಇವರ ಮೂಲ 
ಸ್ಥಾನವು (ಕಭಾಗೆ. ೭೯). ಕರ್ಹಾಡಸ್ಥ: ಕರ್ಹಾಡಸ್ಥರು - ಸಾತಾರಾ 
ಜಿಲ್ಲೆಯೊಳಗಿನ ಕರ್ಹಾಡ ಎಂಬ ಗ್ರಾಮವೇ ಇವರ ಮೂಲಸ್ಥಳವು 
(ಬೆಳವ. ೪೧). [< ಸಂ. ಕರಹಾಟಸ್ಯ] 
ಕರಾಡ್ಮಿ "ಕರಡ್ಕೆ' ನೋ. 
ಕರಾಡ್ಕಿ (ನಾ). = ಕರಾಡಸ್ಥ : ಪುಕೋಹಿತವರ್ಗ ... ಕಂದಾವರ, 
ಕರಾಡಿ, ಕರ್ಣಾಟಕ ( ತುಳುನಾ, ೧೭೧). [ಕರಾಡ (ಆ ಕರಹಡ)---ಇ್ಯ) 
ಕೆರಾತಳೆ (ನಾ). “ಅಂಗೈ (ಪಂಪಭಾ. ಕೋಶ): ಜೂದಿನೊಳುಕ್ಕೆ ವದಿಂದೆ 
ಗೆಲ್ಲ ನಿನ್ನವನಿತಳಂ ಕರಾತಳದವೋಲ್‌. ತನಗಂ ಬೆಸಕೆಯ್ಕೆಕೆ[ಯ್ದು] 
(ಪಂಪಭಾ. ೭-೪೦). [€. ಕರತಳ) 
ಕರಾದಿ (ನಾ). ಮಲೆನಾಡಿನ ಜನರಲ್ಲಿ ಒಂದು ಜಾತಿ; ಕರೆ ಕಟ್ಟು 
ವವರು: ಬೇಲರು, ಹೊಲೆಯರು, ಮಾದಿಗರು, ಕರಾದಿಯವರೂ ಆ 
ಸಾಹಸದಲ್ಲಿ ಭಾಗಿಯಾಗುತ್ತಿದ್ದೆರು (ಮಲೆಮ. ೬೫). 
[4- ಅರ. ಪಾರ. ಮರಾ. ಖರಾದೀ)] 
ಕರಾಧಾನ (ನಾ). ತೆರಿಗೆ ಹಾಕುವಿಕೆ: “ಕರಾಧಾನ? ಎಂಬುದರಲ್ಲಿ 
ಸಾಧಾರಣವೋ ಸ್ಥಾನೀಯವೋ ವಿಶೇಷವೋ ಆದ ಯಾವುದೇ ಕರ 
ಅಥವಾ ಲಾಭದ ತೆರಿಗೆಯನ್ನು ಹಾಕುವುದೂ ಸೆ €ರಿರುತ್ತದಿ 
(ಭಾಧಾನ. ೨೨೨). [ಕರ್ಕ + ಆಧಾನ] 
ಕರಾನೆ (ನಾ). (ಕರಾ) ೧. ಕರೆಯುವಿಕೆ; ಹೆಯನ: ಮನೆಯಲ್ಲಿ 
ಕರಾನೆಯ ಹಸು ಬತ್ತಿತ್ತು (ಮುಗಿಯು. ೩೦೦); ಕರಾನೆಗೆ ಎಮ್ಮೆ ಕ್ರಯಕ್ಕ 
ಕೊಳ್ಳುವ ವಿಚಾರ (ಮರಮ. ೪೯). ೨. ಕರೆಯುವ ಹಸು ಅಥವಾ 
ಎಮ್ಮೆ: ಈ ಕರಾನೆಯಲ್ಲಿ ನಾಲ್ಕು ಸಿದ್ದೆ ಹಾಲಿದೆ (ಮರಮ. ೨೯೬). 
[೮ ಕರ್ಕೆ (ಆ ಕಟಕ್‌) + ಹಯನ?] 
ಕರಾನ್ಸೇಷಣ (ನಾ). ಕೈಯಿಂದ ಹುಡುಕುವುದು: “ಪುಡುಳು, 
ಪುಡುಂಕು- ಕರಾನ್ವೇಷಣೇ  (ಶಮಧಾ). [ಕರ್ಕ ಅನ್ವೇಷಣ]. 
ಕರಾಬು, ಖರಾಬು (ಗು). ೧. ಕೆಟ್ಟ; ಸಾಗುವಳಿಗೆ ಯೋಗ್ಯವಲ್ಲದ; 
ಸಾಗುವಳಿ ಮಾಡದ. (8). (ನಾ). ೨. ದೋಷವುಳ್ಳದ್ದು; ಕೆಟ್ಟದು. 
ಖರಾಬು : ೧. ಖರಾಬು ಜಮಾನಿನಲ್ಲಿರುವ ಮರಗಳು(ಗ್ರಾಮಾಕ. ೬೧). 
೨. ನಂಮ ಶೀಮೆ ನಡುವೆ ಸರ್ವಸ್ವವಂನು ಅಪಹರಿಸಿಕೊಂಡು ಖರಾಬು 
ಮಾಡಿ ಇದ್ದೀರಿ (ರಾಜೇಂದ್ರ. ೪೧). 
[4- ಅರ. ಮರಾ. ಖರಾಬ್‌ ; ಪಾಠ. ಖರಾಬ್‌, ಖರಾಬಾ)] 


೧೫೪೩ 


20 


25 


40 


ಕರಾರು, 


ಕರಾಭರಣ (ನಾ). ಕೈಗೆ ಹಾಕುವ ಒಂದು ಬಗೆಯ ಆಭರಣ: 
“ಕದಿರು ಕರಾಭರಣ ವಕ್ರತೆ ಬಲವರ್ಧ ಸಮಕಟ್ಟುಗಳೊಳಂ ಮುರಿ” 
(ಶಬ್ದಮಂ. ೧೦೬). [ಕರ್ಯ + ಆಭರಣ] 
ಕೆರಾಮತಿ, ಕರಾಮತ್ತು, ಖರಾಮತ್‌, ಖರಾಮತಿ, ಖರಾಮತ್ತು 
(ನಾ). ಕೈಚಳಕ; ಕೈವಾಡ; ಚಾತುರ್ಯ; ಯುಕ್ತಿ ; ಸಾಹಸ: 
ಸುದಕ್ಷರನ್ನು ವಧಿಸದಿದ್ದರೆ, ನನ್ನೀ ಕರಾಮತಿಯನ್ನಾದರೂ 
ಯಾರು ಮನ್ನಿಸುವರು? (ಅಂಬಿಕೆ. ೨೪); ಅವಳಿಗಾದರೊ ಗೊತ್ತಿರ 
ಬೇಕಲ್ಲ ತಮ್ಮ ತಮ್ಮನ ಕರಾಮತಿ (ಮೂರುದಾ. ೧೭೦); ಕರಾಮತ್ತು : 
ಪೋರ ಒಳ್ಳೇ ಕರಾಮತ್ತು ತೋರಿಸಿದ (ಮೋಜೀವ. ೧೩). "ಸರ 
ವಾಯಿಲ್ಲ ನೌಕರಿಯಲ್ಲೂ ಕರಾಮತ್ತು ಉಂಟು? (ಬೆಳುಮ. ೨೨೯). 
ಖರಾಮತ್‌ : ಇವರ ಮಾತಿನಲ್ಲಿ ಏನೋ ಖುರಾಮತ್‌ ಇರಬೇಕು 
ಎಂದುಕೊಂಡ (ಸ್ವಾಮಿಸ್ನೈ €. ೯೪). ಖರಾಮಶಿ: ಸಾಹೇಬನ 
- ಖರಾಮತಿಯ ಬಗ್ಗೆ ಯಾವಾಗಲೂ ಸ್ಮೃತಿ ಉಳಿಯುವುದು 
(ನೋಜೀವ. ೧೨೭). ಖರಾಮತ್ತು : ಅವನ ಔಷಧಿಯಲ್ಲಿ ಬಹಳ 
ಖರಾಮತ್ತಿದೆ (ದಾಲತ್‌. ೨೬೩). 
[೬ - ಅರ. ಕರಾಮತ್‌; ಪಾರ. ಕರಾಮತ್‌, ಕರಾಮತೀ] 
ಕರಾಮತ್ತು "ಕರಾಮತಿ' ನೋ. 
ಕರಾಯಿ (ನಾ). ಕ್ರಯ: ಅಂಗಡಿಕಾರನು ಆ ಹುಂಡಿಯು ತತ್ಕಾಲ 
ತಿರುಗಿಸುತ್ತಾನೆ, ಮತ್ತು ಆ ಕಾರಣದ ಜಿಶೆಯಿಂದ ಸಕರಿನ ಕರಾಯಿಯ 
ಬೋಜೆಯು ಸುಮ್ಮಸುಮ್ಮನೆ ಆಸಾಮಿಗಳ ಮೇಲೆ ಬೀಳುತ್ತದೆ 
(ಮುಂಬವ್ಕಾ. ೯೦). [ಆ ಸಂ. ಕ್ರಯ) 
ಕರಾರ, ಕರಾರು, ಖರಾರ್ಕು (ನಾ). ನಿಬಂಧನೆ; ಷರತ್ತು; 
ಒಪ್ಪಂದ; ಕೌಲು: ತಿಂಗಳೊಂದಕ್ಕೆ ೭೫ ರೂ. ಕೊಡುವ ಕರಾರ ಮಾಡಿ 
ಆರು ವರ್ಷದ ಬಾಂಡು ಬರೆಯಿಸಿಕೊಂಡರು (ದಾಸಹು. ೭). ಕರಾರು: 
ಕುಂದೂರು ಕೆರೆಯವೊಡವನು ಕರಾರಾಗಿಯಂದಾಜ ಬರೆಸಿಕೊಂಡು 
ಗುತ್ತಿಗೆಯ ಮಾಡಲಿಕ್ಕೆ (ಅರ್ಚಾವಿ, ೩೧-೪೦) ; ಆಸ್ತಿಯ ಕರಾರಿನಲ್ಲಿ 
ತನ್ನ ಹೆಸರು ಬಿದ್ದೊಡನೆಯೇ ತಪೇಶ್ವರಿಯ ರೀತಿನೀತಿಯು ಬದಲಾಗಿ 
ಹೋಯಿತು (ಕೆಲಕ. ೬೬); ಆ ಕರಾರುಗಳಿಗೆ: ನೀವು ಒಪ್ಪುವಿರಾದರೆ 
ಉಪವಾಸ ಮುರಿಯುವೆನು (ಅಮಗಾಂ. ೨೦). ಖಿರಾರು,: "ಖರಾರು 
ವಾಕ್ಕು' ಪರಾ. 
[«- ಅರ, ಪಾರ. ಓಂ. ಮರಾ. ಕರಾರು 
ಕರಾರನಾಮೆ, ಕರಾರುನಾಮೆ (ನಾ). ಬರೆಹದ ಮೂಲಕ ಮಾಡಿ 
ಕೊಂಡ ಒಡಂಬಡಿಕೆ; ಕೌಲು; ಲಿಖಿತ ಒಪ್ಪಂದ : ಮಾರಜಾಫರನ 
ಕೂಡ ಮಾಡಿಕೊಂಡ ನಿಜವಾದ ಕರಾರನಾಮೆಯಲ್ಲಿ ಓಮಾಡಂದಸನಿಗೆ 
ಕೊಡಲೊಸ್ಪಿದ ಹಣವನ್ನು ಕಾಣಿಸಿದ್ದಿಲ್ಲ (ಹಿಂದು ಇ. ೨೫೯). 
ಕರಾರುನಾಮೆ: ಕರಾರುನಾಮೆಗಳ ಮೊಕರರು ಮಾಡಿ ಮೂರು 
ಸಂಸ್ಥಾನದಲ್ಲು ಮಡಗಿದರು (ರಾಜೇಂದ್ರ. ೪೪) ; ಮದುವೆಯು ಒಂದು 
ಕಾಯಿದೆಯ ಮಾತು, ಕರಾರುನಾಮೆ (ಅಹಲ್ಯೋ. ೧೩೭) ; ಕರಾರು 
ನಾಮೆ ಬರಶಿಕೊಡಬೇಕೆಂದು ಹೈದರಲ್ಲಿಖಾನರು ಕೇಳಿದರಾಗಿ ಕರಾರು 
ನಾಮೆ ಬರಶಿಕೊಟ ವಿನರ (ಹೈದರ. ೭೫). 
[+ ಓಂ. ಮರಾ, ಕರಾರ್‌ನಾಮಾ; ಪಾಠ, ಕರಾರ್‌ನಾಮಹ್‌'] 
ಕೆರಾರಪತ್ರ, ಕರಾರುಪತ್ರ (ನಾ). - ಕರಾರನಾಮೆ: ನಾನು ಕರಾರ 
ಪತ್ರವನ್ನು ಬರೆದು ನೊಂದಣಿ ಮಾಡಿಸಿಕೊಡುತ್ತೇನೆ (ಮೋಹಿನೀ. ೮೫). 
ಕರಾರುಪತ್ರ : “ಕಟ್ಟುಪಾಡು; ಒಡಂಬಡಿಕೆ; ಕರಾರುಪತ್ರ* 
(Bond. ಇಂಕನಿ). [ಕರಾರ + ಪತ್ರ] 
ಕರಾರು, "ಕರಾರ' ನೋ. 


ಕರಾರ್ಕು 


ಕರಾರು, ಖರಾರ, : ಖರಾರ್ಮಿ, ಖರಾರ್ಕು (ನಾ). ಕುದುರೆಯ 
ಮೈಯನ್ನು ತಿಕ್ಕಿ ಸ್ವಚ್ಛಗೊಳಿಸುವ ಒಂದು ಸಾಧನ: ಕರಾರು 
ತೆಗೆದುಕೊಂಡು ಕೆರೆಯಲಿಕ್ಕಾರಂಭಿಸಿದ (ದಿನಾರಿ. ೩೭); ಕರಾರಿಂದ 
ಕೆರೆಕೆರೆದು ಮಾಲೀಷ್‌ ರಂಗೇಲಿ ಹಾಕುವುದ ಕ್ಯಾರಂಭಿಸಿದ್ದ (ದಿನಾರಿ. ೩೭). 
ಖರಾರ: ಒಂದು ಖರಾರವನ್ನು ತೆಗೆದುಕೊಂಡು ಎತ್ತುಗಳನ್ನು ತಿಕ್ಕ 
ಹತ್ತಿದನು (ಬಾಬಲ. ೩೭). ಖಿರಾರ್ಲಿ: ಕುದುರೆಯ ಮೈಯಂತೆ ಅದಕ್ಕೆ 
ಮೇಲಿಂದ ಮೇಲೆ *ಖರಾರಿ ಯಿಲ್ಲದೆ ನಡೆಯದು (ಗಾಳಿಪ. ೧೦೩). 
ಖರಾರುು: ಅನೇಕರು ಮಾಲೀಸು ಮಾಡುವ ಖರಾರು ಮತ್ತು ಎಣ್ಣೆ 
ಗಡಿಗೆಗಳನ್ನು ಮಾಡುವುದನ್ನು ಜಾಗ್ರತೆ ಕಲಿತರು (ಪ್ರವಾಇ. 1, ೬೭). 

[4- ಮರಾ. ಬರಾರಾ] 

ಕರಾರುನಾಮೆ."ಕರಾರನಾಮೆ' ನೋ. 

ಕರಾರುಪತ್ರ "ಕರಾರಪತ್ರ ನೋ. 

ಕರಾರುಬಾಕಿ (ನಾ). ಒಪ್ಪಂದದಂತೆ ಕೊಡಬೇಕಾದ ಬಾಕಿ(?): 
ಫವುಜಿಗೆ ಕರಾರುಬಾಕಿ ಮಾಡಬೇಕಾಡ್ದಕ್ಕೆ ದಂಗೆ ಧರಣೆ ಆಗಿಯಿರುವು 
ದನ್ನು ತಿಳಿದು (ಹೈದರ. ೭೧). 

[ಕರಾರು 4 (ಆ ಕರಾರ) * ಬಾಕಿ] 

ಕರಾರುವಾಕ್ಕು, ಖರಾರುವಾಕ್ಕು (ಗು). ಸರಿಯಾದ; ಹೆಚ್ಚು ಕಡಮೆ 
ಯಿಲ್ಲದ ; ಕಟ್ಟುನಿಟ್ಟಾದ; ನಿಖರವಾದ: ಅಮುಖ್ಯವಾದ ಬೆಳೆಗಳಿಗೆ 
ಸಂಬಂಧಪಟ್ಟಿ ಪಟ್ಟಿಗಳು ಕರಾರುವಾಕ್ಕಾಗಿರಲಿಲ್ಲ (ಭಾಧಾನ. ೫೩); ಈ 
ನ್ಯಾಯಾಧೀಶ ಸ್ವಲ್ಪ ಕರಾರುವಾಕ್ಕಾದ ಆಸಾಮಿ (ಪುನರು. ೨೬). 
ಖರಾರುವಾಕ್ಟು: ಭ್ರಟ್ಟನು... ಕೈಕೊಂಡ ಕಾರ್ಯಗಳಲ್ಲಿ ಬಹು 
ಖರಾರುವಾಕ್ಕಾದವನೂ ಶ್ರಮಸಹಿಷ್ಣುವೂ ಆಗಿದ್ದನು (ಸಸ್ಯಕ. ೮೩); 
ಆ ಮಂದಿರವನ್ನು ಖರಾರುನಾಕ್ಯಾಗಿ... ಸಜ್ಜುಗೊಳಿಸಲಾಗಿತ್ತು 
(ಪುನರು. 3೦೧). 

[« ಪಾರೆ. ಕರಾರವಾಕಿಈ; ಮರಾ. ಕರಾರನವಾಕೇ, ಕರಾರೆ 

ವಾಕಈ, ಕರಾರವಾಕ್ಕೆ) 

ಕರಾಲ, ಕರಾಳ (ಗು). ೧. ಬಲುದೊಡ್ಡ ; ಮಹತ್ತಾದ; ಪ್ರಚಂಡ. 
೨. ಭಯಂಕರವಾದ; ಕ್ರೂರವಾದ ; ಭೀಷಣವಾದ : ನಿರ್ಲಯ 
ಲಯಕಾಲ ಸಾಯುಧಕರಾಲ ಕರಾಲ ಕರಾಲಸದ್ಭುಜಾ (ರಾಜ ಶೇ. 
೧೩-೫೨). ೩, ವಿಕೃತವಾದ; ವಿಕಟಿವಾದ ;. ವಕ್ರವಾದ : “ವಿಕಟಿಂ 
ಕರಾಲ (ಪಾಠಾಂ.' ಳ]ಮೆನಲು ಅತಿ ಡೊಂಕದಕ್ಕು'' (ಮಂಗರಾ. 
೧೩೩-೨೮). (ನಾ). ೪. ರಾಹು: ೫. ಯಮ. ೬. ಶಿವ. ಕರಾಳ: 
೨. ಕರಾಳ ರಿಪುನಿರ್ಮೂಲ ಸರ್ವಾಪಘನ ಭಸಿತೋದ್ಧೂಳ ಶಿನಲೀಲ 
(ಬಸಪು. ೩೮-೬೮); ಕಾಲನುದ್ದಂಡೋಗ್ರದಂಡ ಕರಾಳ ಬಾಧೆಗೆ 
ಬಿದ್ದೆ ಯಲ್ಲ (ಬಸಪು. ೪೯-೧೦) ; ಕರಾಳವದನದ ಬಿಗಿದೆ ಹುಬ್ಬಿನ ಮೇಲು 
ಗೋಪದ ಭೀಮ ಬಂದನು (ಕುವ್ಕಾಗ. ೨-೩೭). ೪. “ಅನಲೋತ್ಪಾತಂ 
ಕರಾಳಂ ಗ್ರಹವಿವರಮಿವುಂ ರಾಹುವಕ್ಕುಂ” (ನಾನಾರ.' ೭೭). 
೭. ಒಂದು ನರಕದ ಹೆಸರು: ಮಲಭಕ್ಷಣ ... ಸುದಾರುಣವೆಂಬೈದು 
ಮಂತ್ರಿನರೆಕಂಗಳಿಂ ಕಲಿತಮಾಗಿ ಕರಾಳವೆಂಬರಸುನರಕನಿಹುದು 
(ವಿವೇಕ. ೧೮೦). ಈ. ಒಂದು ಬಗೆಯ ಬಟ್ಟಿ : “ಕರಾಳ ಎಂದರೆ ಕಾಡು 
ಪ್ರಾಣಿಯ ಉಣ್ಣೆಯಿಂದ ಮಾಡಿದ ಬಟ್ಟೆ” (ಪ್ರವಾಇ. 1, ೧೯೮ ಅಡಿಟ) ; 
ಉಡುಪುಗಳನ್ನು ಕೌಶೇಯ, ಕ್ಷೋಮ್ಕ ಕಂಬಳ ಮತ್ತು ಕರಾಳ ಎಂದು 
ನಾಲ್ಕು ತರಹ ಬಟ್ಟಿ ಗಳಿಂದ ಮಾಡಿರುತ್ತಾರೆ (ಪ್ರವಾಇ. 1, ೧೯೮). [ಸೆಂ.] 

ಕರಾಲಂಬನ (ನಾ). ಕೈಯಾಸರೆ; ಆಧಾರ;' ಆಶ್ರಯ: ಕರನೊಪ್ಪಿ 
ಕೋರ್ಪುದು ಬನಂ ಲಕ್ಷ್ಮೀಕರಾಲಂಬನಂ (ಸುಕುಮಾ. ೧೦-೬೧). 

[ಕರೆ * ಆಲಂಬಸ] 


೧೫೪೪ ಕರ್ಮಿ 


20 


23 


30 


33 


ಕರಾಲಿ, ಕರಾಳಿ (ನಾ). ಶಿವನೆ ಒಂದು ಶಕ್ತಿ: ಸರಿ ಶಚಿ ವಾಣಿ ರೋಹಿಣಿ 
ಕರಾಲಿ [ಪಾಕಾಂ. ೪)... ಶಕ್ತಿಯರ್‌ (ಶಬಕಂ. ೩-೧೨). ಕೆರಾಳ್ಗಿ: ಆ 
ಕರಾಳಿಯು ಮಹಾವಿಕರಾಳಿ (ವೀಶೈಫ. ೨-೮-೨೧). [ಆ ಸೆಂ. ಕರಾಲೀ] 

ಕರಾವಳಿ "ಕರವಳಿ' ನೋ. 

ಕರಾವು "ಕಣವು? ನೋ. 

ಕೆರಾಸ (ನಾ). ಒಬ್ಬಾತನ ಹೆಸರು (?) : ಇದಕ್ಕೆ ಸಕ್ಷಿ ಅನುಚ್ಚಾರ್‌ 
ತೆಲಮ್ಬಯರ್‌ -ಕರಾಸರ್‌ ರೆಗ್ಗ «೫ ಸರ್‌ (ಎಕ, 1೪, ಗುಂಡ್ಲು ಸೇ, 
೮೬-೫ ; 750). [?) 

ಕರಾಸಿ, (ನಾ). ಹರಿತವಾದ ಕತ್ತಿ (ಕಿ). 

ಕರಾಸ್ಕಿ (ನಾ). ಕೈಗತ್ತಿ. 

ಕರಾಳ "ಕರಾಲ? ನೋ. 

ಕರಾಳಕೃತ್ಯ (ನಾ). ಘೋರವಾದ ಕೃತ್ಯ; ಕ್ರೂರ ಕೃತಿ: ಅವರೆ 
ಕರಾಳಕೃತ್ಯಗಳು ಇತಿಹಾಸ ಪ್ರಸಿದ್ಧವಾಗಿ ಇಂದಿಗೂ ಕಣ್ಣಿಗೆ ಕಟ್ಟ 
ದಂತಾಗಿದೆ (ಯಕ್ಸಾರ. ೧೦೯ ಪೀಠಿಕೆ). [ಕರಾಳ (ಇ ಕರಾಲ) * ಕೃತ್ಯ) 

ಕರಾಳೆದೃಸ್ಟಿ (ನಾ). ಉಗ್ರದೃಸ್ಟಿ ; ಕ್ರೂರ ದೃಷ್ಟಿ: ಆಂಗ್ಲರೆ ಕರಾಳ 
ದೃಷ್ಟಿ ಇವರನ್ನು ಪುನಃಪುನಃ ಚುಚ್ಚು ತ್ತಿದೆ (ಧರ್ಮಸಾ. ೧೪೧). 

[ಕರಾಳ (ಎ ಕರಾಲ) + ದೃಸ್ಟಿ] 

ಕರಾಳಮತಿ (ನಾ). ಕ್ರೂರ ಬುದ್ಧಿಯುಳ್ಳವನು: ಕರಾಳಮತಿ ಸುಡು 
ಗಾಡಲೈತಂದಾಲಯವ ಹೊಕ್ಕನು ಕೃತಾಂತನ .ಬಾಯ ಹೊಗುವಂತೆ 

[ಕರಾಳ (= ಕರಾಲ) + ಮತ್ತಿ) 

ಕರಾಳಾಕೃತಿ (ನಾ). ಘೋರವಾದ ಆಕೃತಿ; : ಭೀಕರೆ ರೂಪ: 
ಮಹಾಕುಲನಗಂ ಬೀಟ್ವಂತೆ ಬೇಜಸೊಂದು ದೈತ್ಮ ಕರಾಳಾಕೃತಿ ಬೀಟಕಿ 
(ಜಗವಿ. ೩-೩೦). [ಕರಾಳ ( - ಕರಾಲ) * ಆಕೃತಿ] 

ಕರಾಳಿ, "ಕರಾಲಿ? ನೋ. 

ಕರಾಳ್ಕಿ (ನಾ). ಕುದುರೆಗಳಲ್ಲಿ ಒಂದು ಪ್ರಕಾರ: *ಯಾವ ಕುದುಕಿಯ 
ಮೇಲುಹಲ್ಲುಗಳು ಕೆಳಗಣ ಹೆಲ್ಲುಗಳಿಂದ ಕಡಿಯಲ್ಪಡುವವೋ ಅದು 
ಕರಾಳಿಯೆನಿಸಿಕೊಳ್ಳುವದು? (ಸಾಗಂಧಿ. ೩೧೨-೨); ಕಾಗೆಯ ಹಾಗೆ 
ಸೂಚೀಮುಖವಾಗಿರಬಾರೆದು. ಕರಾಳಿಯಾಗಬಾರದು (ಅಶ್ವಟೀ.೧೭-೧೦); 
ಕರಾಳಿಗಳಾದೆ ಕುದುರೆಗಳು (ಕೃವಾಆ. ೧೨೧). [2 

ಕೆರಾಳ್ಕಿ "ಕರಳ್ಳಿ' ನೋ. 

ಕರಾಳು (ನಾ). ಸೇವಕ; ಕೈಯಾಳು: ಸುರಗಿ ಚವುಡಯನ ಸಿಸುವೊ ಕರಿ 
ಕಾಲನ ಕರಾಳುವೊ (ಬಸಪು. ೪೭-೩೪). [ಕರ್ಕ 4 ಆಳ್ಕು + (ಆ ಆಳ್‌,)] 

ಕೆರಿ; (ಕ್ರಿ). ೧. ಸುಟ್ಟು ಕರಿಕಾಗು; ಸೀದುಹೋಗು : *ಕರಿ- ಅತಿ 
ದಾಹೇ (ಸೀದುಹೋಗು)” (ಶಮಧಾ) ; ಪೊಸವೇಟಕಾಜರೆರ್ಜೆಗಳ್‌ 
ಪೊಸಕಾರ ಫೊಡರ್ಪುಗಂಡ[ದೇ]ಂ ಕೂರಿತುವದೇಂ ಕಲಂಕಿದುವು 
(ಪಂಪಭಾ. ೭-೨೩) ; ಸೂಡಿದ ಬಾಸಿಗಮಾಗಳಂತೆ ದಳ್ಳುರಿ 
ತಗುಳ್ಹಂದದಿಂ ಕರಿದುದು (ಕಬ್ಬಿಕಾ ೩೧೩) ; ನವನಖರೇಖೆಗಳ್‌ ಕರಿತು 
ಪೋದುವು (ಸೂಕ್ತಿಸು. ೧೨-೭೯) ; ಸೊಡರಂ ಫೊತ್ತಿಸಿದನೊಂದಂ ... 
ಒತ್ತಿ ಕರಿಯದು ಬೇಯದಿರ್ಪಂ ತತ್ತನುವಿನೊಳಗುರುಪಿದಂ (ಬಸಪ. 
೩-೬). ೨. ಹುರಿ; ಬೆಂಕಿಯಲ್ಲಿ ಸುಡು: ಕಾಯ್ದೋಡಿನೊಳ್‌ ಪುರಿ 
ವುದುಂ ಮೊರ್ಮರಾಗೆ ಕರಿವುದುಂ ಚಿಮಿಚಿಮಿಸೆ ತಾಳಿಸುವುದುಂ 
(ಸುಕುಮಾ. ೧೧-೪೭ ವ) ; ಮೆಯ್ಯಂ ಕೊಳ್ಳಿ ಯಿಂ ಕರಿದುಂ (ಧರ್ಮಾಮೃ. 
೭-೧೦೫). ೩. ಎಣ್ಣೆ ಅಥವಾ ತುಪ್ಪದಲ್ಲಿ ಬೇಯಿಸು: ಅದನ್ನು 

ಯಾವುದರಲ್ಲೇ ಕರಿದಿರಲಿ ಅದರ ರುಚಿಯೇ ರುಚಿ (ಮಾರ್ಗದ. ೧೦೯) ; 

ಕರಿದ ಆಹಾರ ರುಚಿಯಾಗಿರುತ್ತದೆ (ಅಡುಸೌ. ಆ೯). 

[ದೇ. ॥ ತಮಿ. ಮಲ. ಕೊಡ. ಕರಿ) 


[ಕರ್ನ + ಅಸ್ಥಿ] 
[ಕರ್ಯ * ಅಸ್ಥಿ) 


(ಕುವ್ಯಾವಿ. ೩-೮೨), 


ಕರ್ಕಿ 


ಕೆರ್ಕಿ (ನಾ). ೧. ಸೀದು ಹೋಗುವಿಕೆ; ಕರಿಕು; ಇದ್ದಿಲು: ಸರಸಿ 
_ಜಂಗಳುಮಾಕೆಯ ಮೆಯ್‌ ಸೋಂಕಿದನಿತಜಕೊಳೆ ಕಟಂಗಿ ಕರಿಯಪ್ಪುವು 
(ಕಾದಂಉ. ೩೨೯); ಉರಿಯೊಳಗಣ ಕರ್ಪುರಕ್ಕೆ ಕರಿಯುಂಟೀ ಅಯ್ಯಾ 
(ಬಸಹೆ. ೫೭-೧೫೬); ನಿನ್ಸೀನಗೆಮೊಗದ ಸಿರಿ ಸೀದು ಕರಿಯಾಯ್ತು 
(ಕುವ್ಕಾಸ. ೧೪-೨); ಕೆಟ್ಟಿ ಪ್ರಸಂಚವಿದು, ಸುಟ್ಟಿ ಕರೆ ನರಮನಸು 
(ಮಂಕುಕ, ೬೨೫). ೨. ಕರಿಯ ಬಣ್ಣ ; ಕಪ್ಪು; ಮಸಿ: “ಕರಿದೆನಲ್‌ 
ಫರಿಯೆನಲ್‌ ಕರ್ಪೆನಲ್‌ ಕಪ್ಪಕ್ಕು? (ಕಶರ. ೨೦); ಅವರಂಗದೊಳಿರ್ದ 
ಮಾನಕಷಾಯದ ಉರಿಯ ಕರಿಯಂ ಕಳೆವುದುಂ (ಪುಣ್ಯಾಸ್ರ. 
೧೦-೩೨ ವ); ಹಿಂದಣ ದಿನನೇ ಅವಳು ಜಗಲಿಗೆ ಕರಿಯನ್ನು ಸೇರಿಸಿ 
ಬಳಿದಿದ್ದಳು (ಹಾಹುತ್ತ. ೮೮). ೩. ಅಶುಭ; ಕಳಂಕ; ಅಮಂಗಳ. 
"ಕರಿಗಾಲ', "ಕರಿಮುಖ' ಪರಾ. ೪. ಸಂಕ್ರಾಂತಿ, ಗ್ರಹಣ, 
ಅಮಾವಾಸ್ಯೆ ಮೊದಲಾದ ದಿನಗಳ. ಮರುದಿನ; ಅಶುಭಕಾಲ : 
ಸಂಕ್ರಮಣದ. ಕರಿಯ ದಿವಸ ಕೂಡಲಸಂಗಮೇಶನ ಜಾತ್ರೆ ಜರಗುತ್ತದೆ 
(ಶಿಲಾಮು. ೧); ಸಂಕೆರಾತರಿ ಕರಿಯ ದಿನ ಮಿತ್ರೆರೆಲ್ಲಾ ಮಡಿಗಳುಟ್ಟು 
(ಮಲ್ಲಿಗೆ. ೪). ಹ. ಸಸ್ಯಕ್ಕೆ ಬರುವ ಒಂದು ಬಗೆಯ ರೋಗ: 
ಗಿಡಕ್ಕೆ ಕರಿ ಹತ್ತಿದೆ (ರೂಢಿ). 

ಕರಿಕರಿಯಾಗು - ಸೀದುಹೋಗು ; ಸುಟ್ಟು ಕರಿಕಾಗು : ಉರಿದು 
ಕೆಂಕಂಯಾದೊಡಾಟಏದೆ ಮರದ ಬೂದಿಯ ಮೇಲೆ ನಿರ್ಮಳ ವರೆ 
ಭಸಿತಮಂ ತಳಿಯಲ್‌ (ಬ ಸಪು. ೫೦-೭೯). ಕರಿಬಳಿ ಎ ಸುಟ್ಟ ತೆಂಗಿನ 
ಸಿಪ್ಪೆಯ ಕರಿಯನ್ನು ಸಗಣಿಯೊಂದಿಗೆ ಬೆರಸಿ ಸಾರಿಸು: ನೆಲಕ್ಕೆ 
ಸಲ್ಲಿಸುವ ಷೋಡಶೋಪಚಾರ ಅಲ್ಲಿಗೆ ನಿಲ್ಲಲಿಲ್ಲ. ಅದರ ಮೇಲೆ ಮತ್ತೆ 
ಕರಿಬಳಿಯಲುಂಟು (ಬಾಳಿಗಿ. ೫೧). ಕರಿಯಹರಶಿಯುವುದು - ಕಾರ 
ಹುಣ್ಣಿಮೆಯ ದಿನ ಹೋರಿಗಳನ್ನು ಓಡಿಸಿಕೊಂಡು ಬಂದು 
ತೋರಣವನ್ನು ಹರಿಯುವ ಒಂದು ಉತ್ಸವ : ಕಾರ ಹುಣ್ಣಿಮೆಯಲ್ಲಿ 
ಕರಿಯಹರಿಯಲು ಹೊರಟ ಹೋರಿಗಳ ತೆರದಲ್ಲಿ ಮುನ್ನುಗ್ಗೆ 
ಮೋಡ (ಕರುಶ್ರಾ. ೧೬). 


೧೫೪೫ 


15 


ಕರಿಂಚಿಲ್ಲು 


ಕರಿಂಕು, ಕರಕ್ಕು, ಕರಿಕ್ಕು, ಕರುಕ್ಕು (ನಾ). ಸುಟ್ಟು ಕಪ್ಪಾ 


ದುದು; ಮಸಿ; ಇದ್ದಿಲು ಮೊದಲಾದದ್ದು: ವಿಕಲ್ಪ ಬಿಂದುಗೆ 
. ೬ ಕರಿಂಕು, ಕರಿಕು (ಶಮದ. ೩೬ ಪ್ರಯೋ). "ಕೆರಿಂಕುವರಿ? ಪರಾ. 
ಕರಳು : ಅಜಕಿಕೆಯಿಲ್ಲದಳ ಮನೆವಾರ್ತೆ ಅನ್ನದ ಕರಕು ಸವಿದಂತೆ 
(ಸರ್ವಜ್ಞ. ೧೭೨೫); ಈ ಹಣ್ಣಿನಿಂ ಕರಕು ಮಾಡಿ ಬೆಣ್ಣೆಯಲ್ಲಿ ಕಲಿಸಿ 
ನುಂಗಿಸಲು ಮಕ್ಕಳ ವಾಂತಿ ಗುಣ (ವಿವೈವಿ. ೧); ಬಶ್ತಿಯೂ ಕೊನೆಗೆ 
ಕರಕು, ಕರಕು (ನವ್ಮಧ್ವ. ೮೭). ೫ರಿಕ್ಕು: ಮೆಯ್ಮ ಕರ್ಪೊ 
ಕರಿಕೋ ಪೇರಾನೆಯೋ ವಜ್ರಿಗೊಡ್ಡಿದ ನೀಲಾದ್ರಿಯೊ ಪೇಲದೆಂಬಿನ 
ಮಗುರ್ವಾದತ್ತು ಮತ್ತೊಂದಿಭಂ (ಜಗವಿ. ೧೬-೮); ಪಂಚವರ್ಣದ 
ಕೂಳರಾಶಿ ಕಜ್ಜಾಯದ ಕೆಂಬ ಕರಿಕಿನಿಡುಗುಡ್ಡೆ (ಭರಚ. ೨೦-೧೨೭). 
ಕೆರುಕುು: ಬಿಳಿ ಅರುವೆಯ ಸುಟ್ಟಿ ಕರುಕು (ಸಕನೈ. ೩೨೩). 

ಕರಿಕಾಗು - ಸುಟ್ಟು ಇದ್ದಿಲಾಗು; ಸೀದು ಕಪ್ಪಾಗು: ನಾಸಿಕ 
ದುಸಿರ ದಳ್ಳುರಿ ಮೂಕುತಿ ಗಂಧಗ್ರಾಸ ಸಂತಾಗಿ ಮೆಯ್ಕೊಳಗೆ ಪೂಸಿದ 
ಸಿರಿಗಂದ ಕರಿಕಾದುದು (ಮೊ ಹ ತ. ೨೮-೧೭೩) ; ಕರಿಕಾದುದಾಕ್ಷಣ 
ದೊಳಾ ದೈತ್ಯಸಂಕುಲಂ (ಚೆಬಪು. ೪೪-೪೮). 

[ಜೀ. ॥ ತಮಿ. ಕರುಗು; ಮಲ. ಕರಿಯು; ಶುಳು. ಕರೆಂಚಿ; 
ತೆಲು. ಕ್ರಾಗು ಎ ಸುಟ್ಟುಹೋಗು] 


ಕರಿಂಕುವರಿ, ಕರಿಕುವರಿ (ಕ್ರಿ). ಸುಟ್ಟು ಸಪ್ಪಾಗು; ಕರಿಕಾಗು : 


ಪರವಾದಿಗಳ ಮೊಗಂಗಳ್‌ ಕರಿಂಕುವರಿದಂತೆ ಕಂದಿ ಕುಂದಿರೆ (ಆದಿಪು. 
೨-೨೩) ; ಅರಿನೃಸ ವದನಾಂಬುರುಹಂ ಕೆರಿಂಕುವರಿದಿರೆ (ಪಂ ರಾಮಾ. 
೧-೧೩೯). ಕರಿಕುವರಿ : ಅತಿ ಕರಿಕುವರಿದ ಕೋನೂರನೂರೆಂ ಮಾಡಿ 
ಕೃಪೆವೆರಸಿ ಹಾಡಿ (ಸಿದ್ದರಾ. ೭-೩೫) ; ಅಡವಿ ಕರಿಕುವರಿದುದು (ಅನಂಪು. 
೧೧-೩೯) ; ಉರಿ ಹೊಡೆದ ಕೆಂದಾವರೆಯ ವೋಲ್‌ ಕರಿಕುವರಿ[ಪಾಠಾಂ. 
ಕರಕುವರಿ, ಕರಕುವದೆ]ದುದು (ಕುವ್ಯಾಅ. ೧೬-೧೫). 

[ಕರಿಂಕು + ಪರ್ಮಿ) 


ಕರಿಂಕುವೀಲ್‌ (ಕ್ರಿ). ಎ ಕರಿಂಕುವರಿ: ನೀರ್ದೆಗೆದ ಸರೋವರಂಗಳಿವು 

ಜೋಲ್ಡು ಮಲಂಗೆ ಕರಿಂಕುವಿಟ್ಲಿ ಬಾಳೆಗಳಿವು (ಚಂದ್ರಪು. ೫-೧೩೩). 
[ಕರಿಂಕು + ಬೀಲ್‌) . 

ಕರಿಂಕುವೋಗು (ಕ್ರಿ). - 'ಕರಿಂಕುವರಿ: ತದ್ವಿರಹಾರ್ತೆ ಮೆಯ್ಯ 
ನಿಕ್ಕಿರೆ ಕರಿಂಕುಪೋದೆಡೆಯ ಪಜ್ಜೆ ತಣ್ಬಸಲೆಗಳೊಳ್‌ (ವರ್ಧಷು. ೪-೫೯); 
ಕೆರಿಂಕುವೋಗಿ ಕರ್ಪೇಜದರಣ್ಯ ಭೂಮಿ ಬೆಮರೇಜದ ದೇಹಿಸಮೂಹಂ 
೬. ಇಲ್ಲದೆಲ್ಲಿಯುಂ (ಪುಷ್ಪವು. ೮-೭೬). [ಕರಿಂಕು * ಪೋಗ್ಕು) 

ಕರಿಂಕೇಳ್‌ "ಕರಿಂಕೇಟ್‌? ನೋ. 

'ಕರಿಂಕೇಲ್‌, ಕರಿಂಕೇಳ್‌, ಕರಿಕೇಟ್‌ (ಕ್ರಿ). - ಕರಿಂಕುವರಿ. 
"ಕರಿಂಕೇಟಿಸು' ಪರಾ. ಕರಿಂಕೇಳ್‌ : ಅರಿಭೂಪಾಳರೆ ಮಾಸೆ 
ಭೋಂಕೆನೆ ಕರಿಂಕೇಳ್ವನ್ನೆಗಂ ತೇಜವಾವರಿಸಿತ್ತುರ್ವೀಯನ್‌ (ಎಕ. ೫1, 
ದಾವಣ. ೪೨-೨೩; ಸು. 1162). ಕರಿಕೇಖಿಕ್‌ : ನಂದನವನಂ ಕರಿಕೆ 
ಟ್ಲುದು ನೋಡೆ ಸುಯ್ದ ಸುಯ್ತೆಂಕಿಯಿಂ (ಜಗವಿ. ೧೧-೨೪); ಆ 
ತವಸಿಯಂ ಮುಳಿದೆಚ್ಚೊಡೆ.. . . ಪೂವಿನಂಬು ಕರಿಕೇಟದೆ (ಕಬ್ಬಿ ಕಾ. 
೨೩೩). [ಕರಿಂಕು + ಏಯ್‌] 

ಕರಿಂಕೇಲಂಸು (ಕ್ರಿ). ಕರಿಕೇಳುವಂತೆ ಮಾಡು; ಕರಿಕಾಗಿಸು: 
ನರಗನುರಿಪಿದೊಡೆ ಕರಿಂಕೇಟಕಿಸಿದಾತನ ತೇಜದ ಬೀಟಲನನುಕರಿಪುವಾದು 
ವೊಗೆದುರಿವುರಿಗಳ್‌ (ಸಂಪಭಾ. ೧-೩೫). [ಕರಿಂಕೇಯ್‌ + -ಇಸ್ಕು] 

ಕರಿಂಚಿಲ್ಲು (ನಾ). (ಕರಾ) ಕೊಟ್ಟಿಗೆ (?) ; “ಎಮ್ಮೆಯನ್ನು ಕಟ್ಟುವ 
ಹಟ್ಟಿ” (ನಾಡೋಜ, ೩೩ ಅಡಿಟ): ಆನೆ ಬಡವಾದರೂ ಕರಿಂಚಿಲ್ಲು 
ಹೊಗುವುದೆ? (ಸಾಡೋಜ. ೩೩). [«- ತುಳು. ಕಡೆಂಚಿಲ್‌) 


[೭ ಕರಿ. ! ತಮಿ. ಮಲ. ತುಳು. ಕೊಡ. ಕರಿ] 

ಕರ್ಕಿ (ನಾ). ಒಂದು ಬಗೆಯ ಮೂಲಿಕೆ: “ಆಂಗುರ- ಕರಂ” 
(ಓನಧಿ, ೫). (2) 

ಕರ್ಕಿ (ನಾ). ೧. ಸೊಂಡಿಲನ್ನುಳ್ಳುದು ; ಆನೆ: *ಕರಿಯಾನೆಯಕ್ಕು |50 
ಪೆಸರಿಂ? (ಕವಿಕಂ. ೫೯); ಕರಿಕರಿಗಲ್ಲದಿಜುಂಪೆಗೆ ಪರಿವುದೆ (ಯಶೋಚ. 
೨-೫೪) ;. ಕರಿಯ ಕೊಲ್ಲುವ ಹರಿಗೆ ಮರಿಯೆಂಬ ಶಂಕೆ ತಾನೇಕೆ? 
(ಶ್ರೀರಾಮಾ. ೨೮-೧೯). ೨, ಎಂಟು ಎಂಬ ಸಂಖ್ಯೆಯ ಸಂಕೇತ: 
*ಕ೦. .. ವಾರಣಮಾರಯೆ ಯೆಂಟಕ್ಕೆ ನಾಮಂ * (ವ್ಯವಹಾ. ೯-೮). 
೩, ಕನ್ನಡಿ. ೪. ಕಮಲ. ೫. ಕಸ್ತೂರಿ. ೬. ಸರ್ಪ. ೭. ಹಂಸ|88 
ಆ. ಕೀರ್ತಿ. ೯. ಪರ್ವತ. ೧೦. ಕಾಂತಿ. ೧೧. ಕುದುರೆ. 
೧೨. ವಿಷ್ಣು : *ಕರಿಯೆಂದೆನೆ ಗಿರಿಗಳಕ್ಕುಂ ಕಾಂತಿಗಳಕ್ಕುಂ ಕರಿಯೆನೆ 
ಗಜಹಯಮಕ್ಕುಂ * «« ಕರಿಯೆನೆ ಕನ್ನಡಿಯಕ್ಕು ಕರಿಯೆಂದೆನೆ ಕಮಲ 
ಮಕ್ಕು ಕಸ್ತುರಿಯಕ್ಕುಂ ಕರಿಯೆನೆ ಸರ್ಪಮರಾಳಂ ಕರಿಯೆಂದೆನೆ 
ಶೀರ್ತಿಯಕ್ಕು ಶಬ್ದಾಗಮದೊಳ್‌್‌ (ಶಬ್ದರ. ೬, ೭).೧೩. [ಛಂದ]]|೪ 
ಆರು ಬಗೆಯ ಪ್ರಾಸಗಳಲ್ಲಿ ಒಂದು ಪ್ರಕಾರ; ಪದ್ಯದ ಪ್ರತಿ 
ಪಾದದ ಒಂದು ಮತ್ತು ಎರಡನೆಯ ಸ್ವರಗಳ ನಡುವೆ ಒಂದೇ 
ವಿಧವಾದ ಒಂದು ವ್ಯಂಜನ ಬಂದು ಅದರ ಹಿಂದಿನ ಸ್ವರವು | 
ದೀರ್ಫವಾಗಿರುವ ಪ್ರಾಸ: ಹರಿ ಕರಿ ವೃಷಭ ತುರಂಗಂ ಶರಭ | 
ಮಜಂಗಳುಮೆನಿಪ್ಪ ಷರ್ಬಪ್ರಾಸಕ್ಕಂ (ಛಂದೋಂಬು. ೧-೪೭). :4 

[< ಸಂ. ಕರಿನ್‌] 


-ಕೆರಿಕಾಚಿಗಿಡ (ನಾ). ಕರಿದಾದ ಕಾಚಿಹಣ್ಣಿನ ಗಿಡ: 


ಕರಿಅರಗಿನಮರಿ 


ಕರಿಅರಗಿನಮರೆ (ನಾ). ಅರಗಿನ ಮರದಲ್ಲಿ ಒಂದು ಪ್ರಕಾರ: 
ಕರಿಅರಗಿನ ಮರ, ವಾರ್ನಿಷ್‌ ಮರೆ (ಮೈಔಗಿ. ೫೩-೧೦೫೭). 
[(< ಕರಿದು + ಅರಗ್ಳು 4 ಮರೈ) 
ಕರಿಅರಿಸಿನ (ನಾ). ಒಂದು ಬಗೆಯ ಸಸ್ಯ: ಕರಿಅರಿಸಿನ ನಾರು 
ಕೆಚೂರ (ಮೈಔಿಗಿ. ೨೬-೪೯೯). [೬ ಕರಿದು + ಆರಿಸಿನ] 
ಕರಿಉಗನಿಹಂಬು (ನಾ). ಒಂದು ಬಳ್ಳಿಯ ಹೆಸರು: (ಮೈಔಗಿ. 
೪೬-೯೦೯). [ಆ ಕರಿದು ಉಗನ್ಯಿ (ಆ ಉಗುನಿ) + ಹಂಬ್ಕು) 
ಕರಿಉಪ್ಪಿಗಿಡ (ನಾ). ಒಂದು ಗಿಡದ ಹೆಸರು : ಕರಿಉಪ್ಪಿಗಿಡ, ನಿಸ್ಪಟ್‌ 
ಗೇಗಿಡ, ಕರೀರ (ಮೈಔಗಿ. ೧೭-೩೦೩). 

[< ಕರಿದು ಉಪ್ಪಿ * ಗಿಡ (ಆ ಗಿಡು)] 
ಕರಿಉಮ್ಮತ್ತಿ' (ನಾ). ಕಪ್ಪು ದತ್ತೂರ: ಕರೀಉಮ್ಮತ್ತಿ, ದತ್ತೂರ 
(ಮೈಣಗಿ, ೨೯-೫೫೪). [ವ ಕರಿದು - ಉಮ್ಮತ್ತಿ (ಆ ಉಮ್ಮತ್ತ)] 
ಕರಿಒಟ್ಟಿ ಹುಲ್ಲು (ನಾ). ಒಂದು ಜಾತಿಯ ಹುಲ್ಲು: ಜೊಡ್ಡ ಅಂಟು 

ಪುರಲೆಹುಲ್ಲು, ಕರಿಒಟ್ಟಿ ಹುಲ್ಲು (ಮೈಔಗಿ. ೬೯-೧೪೨೧). 
[< ಕರಿದು + ಒಟ್ಟೈ 4 ಹುಲ್ಲು (ಆ ಪುಲ್‌)] 
ಕರಿಕೆ (ನಾ). ಕರಿ ಬಣ್ಣ ದವನು; ಕಪ್ಪು ಮೈಬಣ್ಣದವನು : ಕೃಷ್ಣ 
ವರ್ಣಮಂ ಪುಟ್ಟ ಸಿದಂತಿರೆ ಕರಿಕರ್‌ ಪೇಡಿಗಳತಿಸರುಷಸ್ವರ ಪರುಷ 


ನಯನ -ಪರುಷಶರೀರರ೦* (ಆದಿ. ೫-೯೧) ; ಒಬ್ಬಕೆಂಚನೊಬ್ಬ ಕರಿಕ | 


ಕ ನೊಬ್ಬ ಶುದ್ಧ ಧವಳಿತನೆಂತಯ್ಕಾ (ಬಸವ ೫೪೩) ; ದೊಡ್ಡ ಕಂಗಳವನು 
ದೀರ್ಫದೇಹಿ ಡೊಳ್ಳೊಡಲ ಕರಿಕನು , . . ಮೋಹರದೊಳು 
ಬರುತಿರ್ದ (ಭರ ಚ. ೨೫-೫೬). 

[ಆ ಕಂಡು + -ಕ್ಕ./ ತುಳು. ಕರಿಯೆ] 

ಕರಿಕೆಳ್ಳೆ (ನಾ). ಕರಿ ಕಕ್ಕೆಯ ಮರ: ಅತ್ತಿ ಕಪಿತ್ಯವಿಪ್ಪೆ ಖದಿರಂ 
ಮದನಂ ಕರಿಕಕ್ಕೆ ಬಿಕ್ಕೆ... ಮತ್ತಮನೇಕ ವೃಶ್ಷತತಿಯಿಂದೆಸೆದಿರ್ದುದು 
ತದ್ವನಾಂತರಂ (ನಳಚಂ. ೭೧). [< ಕರಿದು ಕಕ್ಕೆ] 

ಕರಿಕಡ್ಡಿ ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಶುಂಠಿಹುಲ್ಲು, 
ಕರಿಕಡ್ಡಿ ಹುಲ್ಲು (ಮೈಔಗಿ. ೫೯-೧೧೯೦). 

[< ಕರಿದು + ಕಡ್ಡಿ 4 ಹುಲ್ಲು (ಆ ಪುಲ್‌)] 
ಕೆರಿಕನಾಡು (ನಾ). ಒಂದು ನಾಡಿನ ಹೆಸರು: ಕರಿಕನಾಡ 
ಬಿದಿರ್ಕ್ಯೃಲ್ಲಾಳ್ಗ ಕುಕ್ಕರ ಪಾಳಿಕ್ಯಾಜಕಿ ನಾಡಿಯರ್‌ ತುರಿದು (ಎಕ. 1x. 
ಬೆಂಗಳೂ. ೩೬-೨; ಸು. 750). [ಕರಿಕ್ಕ + ನಾಡು] 
ಕರಿಕರಿಗಂದು, ಕರಿಗರಿಗಂದು (ಕ್ರಿ). ಬೇಗೆಯಿಂದ ಬಾಡಿ ಕಪ್ಪಾಗು; 
ಸೀದುಹೋಗು : ನಾರಿಯರ ಬಟ್ಟಿಮೊಗದ ಮೆಯ್ಲ್ಸಿರಿಗಂಡು ಕಜುಬಿ 
ಕರಿಕರಿಗಂದಿದನೊ (ಪದ್ಮರಾ. ೮-೭೫) ; ಅದಂ ಕೇಳ್ದು ಧೃತಿಗುಂದಿ 
ಕರಿಕರಿಗಂದಿ ಕಳವಳಿಸಿ ಕಂಗೆಟ್ಟು (ಜೆಬಪು. ೧೧-೫೨). ಕೆರಿಗೆರಿಗಂದು : 
ತೋಳಬಾಳ ನೆಲಲೊಳ್‌ ಕಣಂಗಿ ಕರಿಗರಿಗಂದಿ "ಕುಂದಿ (ಜಗವಿ. 
-೨-೩೯ ವ). [ಕರ್ಕಿ ಕಲ್ಕಿ + ಕೆಂದು,] 
ಕರಿಕರಿಗುಂದು (ಕ್ರಿ). - ಕರಿಕರಿಗಂದು : ಕಾಳಗದಿಂದ ಪುರದಲಿಸಿಂದು 
ಕರಿಕರಿಗುಂದುವ ಕ್ಷಿತಿಪಾಲನೇ (ಕುವ್ಯಾಸ. ೧-೭೮). 
[ಕರ್ಮಿ * ಕರ್ಮಿ + ಕುಂದ್ಕು) 

ಕರಿಕಾಚಿಗಿಡ, 

ಕಾಕಮುಂಚ್ಕಿ ಕೆಂಪುಕಾಚಿ (ಮೈಔಗಿ. ಒಂ-೧೪೪೫). 
[೮ ಕರಿದು ೬ ಕಾಚಿ*-ಗಿಡ (ಎ ಗಿಡು)] 

ಕರಿಕಾಯಿ (ನಾ). ಕಾಯಿಪಲ್ಯ: ತಿರಿದುಂಬ ಜೋಗಿಗಳಿಗೆ ಕೇಳ್ಳಿ 

ಬರಿಯ ಅಂಬಲಿಯಾತಕೆ ಕರಿಕಾಯಿಗಳು ದೊರೆಯವೆ (ನಾಪದ. ೧೯೧). 
[1+ ಕಾಯ್ಕಿ (ಆ ಕಾಯ್‌). / ತಮಿ. ಮಲ. ಕಾಯ್ಯಣ] 


೧೫೪೬ 


ಕರಿಗಂದುದೋಜು 


ಕರಿಕಾಳಿ (ನಾ). ಒಂದು ಪಿಶಾಚಿ: ಕಾಳರಾತ್ರಿಯ ತೆಣದಿ ಕಾಳಿ 
ಕರಿಕಾಳಿ ಬೇತಾಳಿ ಚಂಡಾಳಿ ಚಾಮುಂಡಿ ಚಂಡಿ... ಪಿಶಾಚ ಪರಿಕರ 
ಮಿರ್ದುದು (ಕುಮುರಾ. ೭-೫೫). ([ಕರಿ?* ಕಾಳ್ಕಿ (ಎಕಾಲಿ)) 
ಕರಿಕಿ (ನಾ). ಕಪ್ಪು ಬಣ್ಣದವಳು ; ಕರಿಪಿ: ನಿಡುಗಣ್ಣಿ, ನಿಡುವೆರಲಿ, 
* ಕರಿಕಿ, ಬಿಳಿಕಿ, ಮುದು (ಶಬ್ದಾನು. ೧೯೪ ಪ್ರಯೋ). 
[ಕರಿಕ + -ಣ್ಮ) 
ಕರಿಕು, (ಕ್ರಿ). ಸುಟ್ಟು ಕರಿಕಾಗು, ಕಪ್ಪಾಗು: 
ನಂದದೇ ಕನಲುತಿರುವಾತ್ಮಗಳ ಕಿಡಿಯು (ನಲ್ಮೆ. ೩೮). 
ಕರಿಕ್ಕು "ಕರಿಂಕು' ನೋ. 
ಕರಿಕುಗೊಳಿಸು (ಕ್ರಿ). ಕರಿಕುಮಾಡು; ಸುಟ್ಟುಬಿಡು: “ನಿನ್ನ 
ಕಣ್ಣುಬೆಂಕಿ ಕರಿಕುಗೊಳಿಸುತಿದೆ ಜಗದೆಲ್ಲ ಐಶ್ವರ್ಯ ಪದವಿ ಹಿರಿ 
ಹೆಮ್ಮೆಗಳು ” (ನಿಮ್ಮದೃ. ೩). 
[ಕರಿಕ್ಕು (ಆ ಕರಿಂಕು) + ಕೊಳ, + -ಇಸ್ಮು] 
ಕರಿಕುವಡೆ (ಕ್ರಿ). ಕರಿಕಾಗು; ಕಪ್ಪಾಗು: ಕುಸುಮವೆಂದಳಿಗಳು 
ಮುಸುಕಲು ಗರಿಸೀದು ಮಸಿಯಂತೆ ಕರಿಕುವಡೆದವು (ಕರ್ಣಾಕ. ೨೨೯). 
[ಕರಿಕ್ಕು (ಆ ಕರಿಂಕು) + ಪಡೆ] 


ತನು ಕರಿಕಿದರು, 
[ಆ ರಿಂಕು] 


ಕರಿಕುವರಿ "ಕರಿಂಕುವರಿ? ನೋ. 


ಕರಿಕೃತ್ತಿ (ನಾ). ಆನೆಯ ಚರ್ಮ: ಚಿಲ್ವಿಡಿದೆಸಿವೈಮೊಗಂ ಕಆಕಿಗೊರಲ್‌ - 
ಕರಿಕೃತ್ತಿ ಮೃಗಾರಿಚರ್ಮದೊಳ್ಳುಡೆ. .. ವಿರಾಜಿಸೆ ರಂಜಿಸಿದಂ 
ಮಹೇಶ್ವರಂ (ರಾಜಶೇ. ೧೪-೯೫). [ಕರ್ಮಿ * ಕೃತ್ತಿ] 
ಕರಿಕೆ "ಕಲುಂಕೆ' ನೋ. 
ಕರಿಕೆಸವು (ನಾ). ಕರಿಯ ಬಣ್ಣದ ಕೆಸವು, ಶಾನೆ: ಬಸಲೆ 
ಸೊಪ್ಪು, ಬಿಳಿ ಕೆಸಪು, ಕರಿಕೆಸವು ... ಹೊಸ ಅಕ್ಕಿ ಅನ್ನ ಇವು ಜ್ವರದ 
ವರಿಗೆ ಅಪಥ್ಮ (ವೈದ್ಯಸಾ. 3, ೫೬). [ಆ ಕರಿದು + ಕೆಸವು] 
ಕರಿಕೇಯ್‌ "ಕೆರಿಂಕೇಟರ್‌' ನೋ. 
ಕರಿಕೊಡೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಚಿಕ್ಕಸಾಡೀ 
ಹುಲ್ಲು, ಕರಿಕೊಡೆಹುಲ್ಲು, ನಾಲೆಹುಲ್ಲು (ಮೈಡಔಗಿ. ೬೯-೧೪೦೮). 
[ಆ ಕರಿದು + ಕೊಡ್ಕೆ * ಹುಲ್ಲು (ಆ ಫುಲ್‌) 
ಕೆರಿಕೊಮ್ಮೆ (ನಾ). ಒಂದು ಮೂಲಿಕೆ; ಕರಿದಾದ ಕೊಮ್ಮೆ : 
ನಾಯಿಕೂಟೆ, `ಕರಿಕೊಮ್ಮೆ (ಮೈಔಗಿ ೭-೧೨೬). "ಬಿಳಿಕೊಮ್ಮೆ' ಪರಾ. 
[£ ಕರಿದು * ಕೊಮ್ಮೆ) 
ಕರಿಕೊರ್ಲೆಹುಲ್ಲು (ನಾ). ಬಿಂದು ಜಾತಿಯ ಹುಲ್ಲು: 
೬೭-೧೩೭೨). 
[ಆ ಕರಿದು * ಕೊರ್ಲೆ (೭ ಕೊಟಲೆ) 4 ಹುಲ್ಲು (£-ಪುಳ್‌)]' 
ಕರಿಕೊಳ್ಳಿ "ಕರ್ಗೊಳ್ಳಿ' ನೋ. 
ಕರಿಗೆ (ನಾ). - ಕರಿಕ: ಹಿರಿಯ ಬೊನ್ಮುನು ಕೆಂಚ ಕಿಜಿಯ ಹರಿ ತಾ 
ಕರಿಗೆ (ಸರ್ವಜ್ಞ. ೨೧೯). [ಆ ಕರಿದು + -ಇಗ] 
ಕರಿಗಂದು, (ಕ್ರಿ). ಬಾಡಿ ಕಪ್ಪಾಗು ; ಸೀದು ಕರಿಕಾಗು : ಬೇಸಗೆಯ 
ಬಿಸಿರೊಳು ಬೆಂದುಡುಗೆ ಹೊಯ್ದಳ್ಳೆ ಯಲಿ ಕರಿಗಂದಿ (ಜೀವಂಚ. ೩-೪); 
ಬೆಂದು ಶೋಕಾಗ್ನಿಯಲಿ ನೆಂ ಕರಿಗಂದಿ (ನಿಧಾಗ. ೩-೧೪-೩೦). 
[ಕರಿ + ಕಂದು] 
ಕೆರಿಗಂದ್ದು (ನಾ). ಕಪ್ಪಾದ ಕಲೆ, ಕಳಂಕ. "ಕರಿಗಂದುದೋಟು' 
ಪರಾ. [< ಕೆರಿದು * ಕಂದ್ಳು]) 
ಕರಿಗಂದುದೋಯು (ಕ್ರಿ). ಕಳಂಕವನ್ನು ತೋರು; ಕಳಂಕವನ್ನು 
ಪಡೆ (?) : ನಮಗಿಲ್ಲಿ ಕರಿಗಂದುದೋಣದೆ ಕದನ (ಭರಚ. ೫೦-೫೬). 
[ಕರಿಗಂದ್ದು 4+ ತೋಣು (ಆ ತೋಟರ್‌)] 


(ಮೈಔಗ. 


೦1-2-8 


ಕರಿಗಜ್ಜಿ'ಗೆ 


ಕೆರಿಗಜ್ಜಿಗೆ (ನಾ): ಒಂದು ಆಭರಣ: ಮಾಗಾಯಿ ಅರಳೆಲೆ ಹುಲಿ 
ಯುಗುರುಗಳ ಸರಪಣಿ ಅಂದಿಗೆ ಕರಿಗಜ್ಜಿಗೆ ಮೊದೆಲಾದ .ವೆಡನೆಗಳನಿಟ್ಟು 
(ಶಿವದ. ೧೮೩-೮). [ಆ ಕರಿದು * ಗಜ್ಜಿಗೆ?) 

ಕರಿಗಡುಬು (ನಾ). ಕರಿದ ಕಡುಬು: ಉಂಡಲಿಗೆಯು ಕರಿಗಡುಬು 
ರಾಜಿಸ ಕಟ್ಟುಮಂಡಿಗೆ ಬಿಸಿಯ ದೋಸೆಗಳ (ಕಂನವಿ. ೮-೮೯); 
ಉಂಡಲಿಗೈ ಕರಿಗಡುಬು... ಇವೆಲ್ಲವನ್ನೂ ಪರಿನಿಡಿಯಿಂದ 
ಎಡೆಮಾಡಿದರು (ಕರ್ಣಾಜ. ೧೭೦). "ಹೊಯ್ಸ ಡುಬು ’ ಫರಾ. 

[ಕರಿ * ಕಡುಬು (£ ಕಡುಂಬು)] 

ಕರಿಗಣಿಕೆ, ಕರಿಯಗಣಿಕೆ (ನಾ). ಕಪ್ಪು ಹಣ್ಣು ಗಳನ್ನು ಬಿಡುವ 
ಒಂದು ಜಾತಿಯ ಗಿಡ: ಹುಲ್ಲೆಕರುವಲ್ಲಿಹುದೆ, ಕರಿಗಣಿಕೆ ಹಣ್ಣು 
(ಅಹಲ್ಯ. ೪೮-೧೫)., ಕರಿಯಗಣಿಕೆ : “ಕಾಪೋಲಿ - ಕರಿಯಗಣಿಕೆ? 
(ಓಷಧಿ. ೨೯). [ಆ ಕರಿದು + ಗಣಿಕ್ಕೆ] 

ಕರಿಗೆಬ್ಬು (ನಾ). ಕಬ್ಬಿನಲ್ಲಿ ಒಂದು ಜಾತಿ; ಕರಿಯ ಕಬ್ಬು: ಕಬ್ಬಿನ 
ಜಾತಿಗಳು - ರಸದಾಳಿ, ರಾಮಗಬ್ಬು, ಕರಿಗಬ್ಬು .... ಎಂದು 
ಅನೇಕವುಂಟು (ಮುಂಬಯಿ, ೫-೨೦೦). 

[ಆ ಕರಿದು + ಕಬ್ಬು (ಆ ಕರ್ಪು,)]. 

ಕರಿಗರಿಗಂದು "ಕರಿಕರಿಗಂದು' ನೋ. 

ಕರಿಗಾಡು (ನಾ). ಸುಟ್ಟು ಕರಿಕಾದ ಅಡವಿ; ಬೆಂಗಾಡು : ಮೃಗಗಣ 
ವಿಹನೆ ಕರಿ (ಪಾಠಾಂ. ಬಜಿ ]ಗಾಡೊಳೆಂದರು ಕಾಂತೆಯರು ಮಣುಗಿ 
(ನಿಭಾಗ. ೧೦-೪೩-೧೬). [ಕರ್ಮಿ * ಕಾಡ್ಕು) 

ಕರಿಗಾಯಿ (ನಾ).ಕರಿಯ ಬಣ್ಣದ ಸಗಡೆಕಾಯಿ, ಆಟಿದ ಕಾಯಿ: 
ಹಳದಿ ಪಚ್ಚೆಯು ಕೆಂಪು ಕರಿಗಾಯಿ ನಮ್ಮಂಗ ಲಲಿತ ಹಾಸಂಗಿಯೊಳಿವೆ 
(ಕಂನವಿ. ೬-೧೧೮). [ಆ ಕರಿದು * ಕಾಯ್ಕಿ (ಆ ಕಾಯ್ಕ್‌)] 

ಕರಿಗಾಲ (ನಾ). ಕೆಟ್ಟ ಕಾಲುಳ್ಳವನು; ಅಶುಭ ವ್ಯಕ್ತಿ: ಈ 
ಕುಂಕುಮಕಂಟಿಕ ಕರಿಗಾಲನನ್ನು ರಮಾ ಕಕ್ಕಿ ಬೆಳಸಿಕೊಂಡು ಬಂದರು 
(ದೀಪಹ. 1, ೩೫); ಯಾರದೆಂದರೆ ಮತ್ತೇನು - ಆ ಶನೀದು. ಆ ಕರಿಗಾಲ 
ಮುಂಡೇಮಗನದು (ನಡುಮ. ೪೯). 

[ಕರಿಗಾಲು + -ಅ್ಯ. / ತಮಿ. ಕರಿಕ್ಕಾಲನ್‌'] 

ಕರಿಗಾಲು (ನಾ). ಕೆಟ್ಟ ಕಾಲು ; ಅಶುಭವಾದ ಲಕ್ಷಣವುಳ್ಳ ಕಾಲು : 
ಕರಿಗಾಲ ಮುಂದ acd ಹುಟ ಸ್ಲಿಧಾಂಗ ಆಗೇತಿ ನನ್ನ ಜಲಮ! 
(ನಡೆದಾ. 1, ೨೭೮). 

[ಕರ್ಮಿ * ಕಾಲ್ಕು (ಆ ಕಾಲ್‌). / ತಮಿ, ಕರಿಕ್ಕಾಲ್‌'] 

ಕೆರಿಗಿ (ನಾ). ಎ ಕರಿಕೆ (ಕಿ). [ಕರಿಗ + -ಇೃ] 

ಕರಿಗುಡ್ಡು (ನಾ). ಕರಿಯ ಗುಡ್ಡು; ಕಣ್ಣಿನ ಕರಿಯಗುಡ್ಡೆ; ಕನೀನಿಕೆ 
(ಕಿ). [ಆ ಕರಿದು * ಗುಡ್ಡು (ಆ ಗುಡ್ಡ್ಮೆ)] 

ಕರಿಗುಬ್ಬಿ (ನಾ). ಕರಿಯ ಬಣ್ಣದ ಗುಬ್ಬಿ. [ಕರಿದು * ಗುಬ್ಬಿ] 

ಕರಿಗೆಂಪು (ನಾ). ಕಪ್ಪುಛಾಯೆ ಬೆರೆತ ಕೆಂಪು: ಕರಿ ಹಳದಿ, ಅಚ್ಚ 
ಹಳದಿ, ಕಿತ್ತಳೇ ಬಣ್ಣ, ಕೆಂಪು, ಕರಿಗೆಂಪು... ಈ ಪ್ರಕಾರ ಬಣ್ಣದ 
ಕ್ರಮಗಳಿರುತ್ತವೆ (ಮುಂಬಯಿ, ೬-೨೦). [ಆ ಕರಿದು * ಕೆಂಪು] 

ಕರಿಗೇರು (ನಾ). ಕರಿಯ ಗೇರುಮರ: ಕರಿಗೇರು, ಗೊಡ್ಡುಗೇರುಮರ 
(ಮೈಡಗಿ ೬೯೨೧೪೦೯). (ಆ. ಕರಿದು ಕೇರ್ಕು (೮ ಕೇರ್‌,)] 

ಕರಿಗೈ (ನಾ). ಕೆಟ್ಟ ಕೈ; ಮುಟ್ಟಿದಲ್ಲೆಲ್ಲ ಕೆಡುಕನ್ನುಂಟುಮಾಡುವ 
ಕೈ; ಅಶುಭಹಸ್ತ. "ಕರಿಗೈಯ' ಪರಾ 

[ಕರ್ಮಿ + ಕೈ (ಆ ಕೆಯ್ಮ್‌). / ತಮಿ. ಕಕ್ಕ] 

ಕರಿಗೈಯ (ನಾ). ಅಶುಭ ಹಸ್ತವುಳ್ಳ ವ್ಯಕ್ತಿ : ಕರಿಬಾಯಳಿರ ಹೊಲ್ಲ 

ಕರಿಗೈಯ ನೆರೆ ಹೊಲ್ಲ (ಸರ್ವಜ್ಞ. ೧೭೪೧). [ಕರಿಗೈ + -ಅ್ಯ) 


೧೫೪೭ 


25 


45 


ಕರಿಚಿಕ್ಕು 


|ಕರಿಗೊನ್ನೆ (ನಾ). ಒಂದು ಬಗೆಯ ಗೊನ್ನೆಮರ: ಕರೀಗೊನ್ನೆ, 


ಭವಂಗಬೀಜ್ಕ ಗಂಗುಂಗಹಂಬು, ಕಂಗೊಂದಿಬಳ್ಳಿ, ಗವನಗೊಂಗೆ 
(ಮೈೈಔಗಿ. ೧೯-೩೫೦). [ಆ ಕರಿದು + ಗೊನ್ನೆ] 
ಕೆರಿಗೊಬ್ಳಿ (ನಾ). - ಕರಿಜಾಲಿ: ಕರಿಜಾಲ್ಕಿ, ಕರಿಗೊಬ್ಬಿ (ಮೈ. 
[< ಕರಿದು * ಗೊಬ್ಬಿ (ಆ ಗೊಬ್ಬುಳಿ;) 
ಕರಿಗೊಳ್‌,, 'ಕೆರಿಗೊಳ್ಳು, (ಕ್ರಿ). ೧. ಸೀದು ಕರಿಕಾಗು ; ಕಪ್ಪ 
ಗಾಗು : ಬೆಂದು ಕರಿಗೊಂಡಿಳೆಯ ಮೇಲೆ [ಪೊ] ನಲ್ಬೂಸಿದೊಲು 
(ಪರಶು. ೨೫-೨೧). ೨. ಕಳಂಕ ಹೊಂದು; ಮಾಸು (?) : ರಂಗ 
ಪಟ್ಟಣದೊಳಗೆ ರಂಗಭಕ್ತನು ಹುಟ್ಟಿ ರಂಗನ ಪೂಜೆ ಕರಿಗೊಳ್ಳಲಾ ಪಟ್ಟ 
ಭಂಗವಾದೀತು (ಪಾಕಾಂ. ಭಂಗವಾಗಲು ಪಟ್ಣ ಮಂಗನಾದೀತು] 
(ಸರ್ವಜ್ಞ. ೧೧೦೨). ಕರಿಗೊಳ್ಳು, : ಒಂದು ವಿಧದ ಗಾಳಿಯಿಂದ ದಂಟಿ 
ನೊಳಗಿಂದ ಅಂಟುಸೋರಿ ಕಳೆಯು ಕರಿಗೊಳ್ಳುತ್ತದೆ (ಮುಂಬಯಿ. 
೫-೧೯೭). [ಕರ್ಕಿ * ಕೊಳ್‌] . 
ಕರಿಗೊಳ್ಳ್‌, ಕರಿಗೊಳ್ಳುು (ಕ್ರಿ). ಗಾಢವಾಗು ; ಗಟ್ಟಿಗೊಳ್ಳು ; ಸ್ಥಿರ 
ವಾಗು(?): ತನುಭಾನವಳಿದು ಬ್ರಹ್ಮಭಾವ ಳಗೊಂಡಲ್ಲದ ಅಷ್ಟೂ ವಶ 
` ದೋಷಂಗಳಳಿಯವು (ಆದವ. ೭೮); ಪಡೆವುದಾಗದು ನಿಜಸುಖವ . 
ಏಕಾಗ್ರತೆ ಕರಿಗೊಂಡಲ್ಲದೆ(ಕೈವಲ್ಯ.೭೬-೪೯); ಕರಿ[ಪಾಠಾಂ. ಜಕಿ]ಗೊಂಡ 
ಕಲ್ಮಸನಿಕರವನು ಕಡಿಖಂಡವನು ಮಾಡುತ್ತ (ನಿಭಾಗೆ: ೧೦-೩೧-೨); ದೃಢ 
ಭಕ್ತಿ ಕರಿಗೊಂಡೇಕತೆಯನೆಯ್ದಿ (ಸಿದ್ಧೇಪು. ೨೨-೮೬). ಕರಿಗೊಳ್ಳು : 
ದುರ್ಬುದ್ಧಿ ಮಾನವರ ಭಾವದಲ್ಲಿ ಶಿವಜ್ಞಾನ ಕರಿಗೊಳ್ಳ ಬಲ್ಲುದೇ 
(ವಚ ಸಂ. ೯೬-೭೮); ಬಹುವಾಸನೆಯಜತು ಆದ್ವಯ ಪದದಲ್ಲಿ 
ಕರಿಗೊಳ್ಳುತ (ಕೈಕವ. ೫-೧೨೫-೪). . (ಕರಿ? * ಕೊಳ್ಕ್‌] 
ಕೆರಿಗೊಳಿಸು; (ಕ್ರಿ). ಕರಿಕುಮಾಡು; ಸುಡು: ಕರಿಗೊಳಿಸಿ 
ಮೂಲೋಕವನ್ನಲೆದ ಬಲಶಾಲಿ (ವೆಂಕಾರಾ. ೬-೬೬-೫). 
(ಕರಿಗೊಳ್ಳ್‌ 4 -ಇಸ್ಕು) - 
ಕರಿಗೊಳಿಸ್ಕು (ಕ್ರಿ). ಗಟ್ಟಿಗೊಳ್ಳು ; ನೆಲಸು; ಸ್ಥಿರವಾಗು: ಮೊಳೆ 
ಹೋರಿದ ಮುಂಬರಿಯದ ಗಾಡಿ ಕರಿಗೊಳಿಸುವ ಮಗಳ ನಿರೀಕ್ಷಿಸಿ 
- ತಳೆದರು ತಂದೆತಾಯಿಗಳು ಮುದವ (ಕ್ರಿಭುತಿ. ೨೦-೨೭); ಬಹುಮುಖವ 
ತವಿಸೇಕಭಾವನೆಯ ಕರಿಗೊಳೆಸಿ ಪೂರ್ಣದನುಮತಿಗೊಟ್ಟು ಸಂಶಯವ 
- ಹರಿಸಿ (ಕೈಕವ. ೧-೨-೪). [ಕರಿಗೊಳ್ಳ್‌ 4 -ಇಸ್ಮು] 
ಕರಿಗೊಳ್ಳಿ "ಕರ್ಗೊಳ್ಳಿ? ನೋ. 
ಕರಿಗೊಳ್ಳು, "ಕರಿಗೊಳ್ಳ್‌' ನೋ. 
ಕರಿಗೊಳ್ಳು "ಕರಿಗೊಳ್ಕ್‌' ನೋ. 
ಕರಿಗೊಣಡು (ನಾ). ಸುಟ್ಟು ಕರಿಕಾದ ಮರದಕೊರಡು, 
ಮೋಟು : ಕರಿಗೊಜಡನುಡುವಡರ್ದುವೆನಿಸ ಸೆರೆಗಾಲ್ಗಳಿಂ 
(ಕಾದಂಉ. ೨೭೧) ; ಶರಧಿಮಥನದ ಗರಳದುರಿ ತಾಗಿ ಸಿತಕಳೇವರನೆಯ್ದೆ 
ಸೀದು ಕರಿಗೊಆಡಾಗಿದೆ (ಸಾನಂಚ. ೨-೧೨೬) ; ಅಮೃತಮಥನ ಜನಿತ 
ವಿಷಾಗ್ನಿಯಿಂ ಬೆಂದು ಹರಿಯಸಿತಮೂರ್ತಿ ಕರಿಗೊಆಡಾಗೆ (ಪದ್ಮರಾ. 
೧೧-೬೫). (ಕರಿ, * ಕೋಡು (೮ ಕೊಜಂಡು)] 
ಕರಿಘಟೆ (ನಾ). ಆನೆಯ ಹಿಂಡು; ಗಜಸೇನೆ: ಕಂಘಟಿಯಿರ್ಕೆಲಂ 
ಬಿಡಿದು ಕತ್ತಿಗೆಯಂ ಜಡಿಯುತ್ತಮಂಗರೆಕ್ಕರ ಪಡೆ ತಾಗೆ (ಪಂರಾಮಾ, 
ಕರಿಘಟಿ ಮೇಳವಿಸಿ .. , ಕವಿದುದು ಮತ್ಸ್ಯ ಪರಿವಾರ 
(ಕುವ್ಯಾವಿ. ೪-೪೧). [ಕರ್ಮಿ + ಘಟಿ] 
ಕರಿಚಿಕ್ಕು (ನಾ). ಕರಿಕಲಾದ ಸೀಕು;' ಪಾತ್ರೆಯ ತಳಕ್ಕೆ ಹತ್ತಿ 
ಕೊಂಡ ಆಹಾರ: ಕೊನೆಗೆ ಅನಳ ಇಂ ಉಳಿದದ್ದು ಬರೀ 
ಕರಿಚಿಕ್ಕು (ರೂಢಿ). [ಕರಿ * ಚಿಕ್ಕು (ಆ ಸೀಕು)] 
98 


೧-೮). 


೧೩-೭೮) ; 


ಕರಿಚು, 


ಕೆರಿಚ್ಚು "ಕರಿಜು' ನೋ. 
ಕರಿಚ್ಛು (ನಾ). ಬೆರಣಿಯಿಂದ ಮಾಡಿದ ಬೆಂಕಿ: ತುಂಡಿಸಿದ 
ಸರಳಿನಿಂ ಮರೆಳಿನಿಂದಾ ಕರಿಚಿನಿಂ ವಾಜಿಗಳ ಗೊರಚಿನಿಂ (ಪರಶು. 
೨೮-೨೮). (ಆ ಸಂ. ಕರ್ಷೂ] 
ಕರಿಚುಳ್ಳಿ (ನಾ). ಒಂದು ಜಾತಿಯ ಮುಳ್ಳುಪೊದೆ (8). 
[< ಕರಿದು + ಚುಳ್ಳಿ) 
ಕರಿಚೇಳು (ನಾ). ಕರಿ ಬಣ್ಣದ ಚೇಳು; ಎಮ್ಮೆಚೇಳು (8). 
[ಆ ಕರಿದು * ಚೇಳು (ಆ ತೇಆ್‌)] 
ಕರಿಜಾಣೆಮರ (ನಾ). ಒಂದು ಜಾತಿಯ ಮರ: (ಮೈಣಔಗಿ. ೪೧-೮೦೬). 
[? * ಮರ] 
ಕರಿಜಾಲಿ "ಕರ್ಜಾಲಿ' ನೋ. 
ಕರಿಜಿಗಿ "ಕರ್ಜಿಗಿ' ನೋ. 
ಕರಿಜೀನಂಗಿ (ನಾ). ಒಂದು ಜಾತಿಯ ಗಿಡ: (ಮೈಡಗಿ. ೬೯-೧೪೧೭). 
[< ಕರಿದು * ಜೀನಂಗಿ] 
ಕರಿಜೀರಗೆ, ಕರಿಯ ಜೀರಿಗೆ (ನಾ). ಕರಿಯ ಬಣ್ಣ ದ ಜೀರಿಗೆ; ಕಾಳ್ವೀ 
ರಿಗೆ: *ಉಳಿಕಾ-- ಕಾಕೋಳಿ, ಚೇಳುವಾಲಿ, ಕರಿಯದ್ರಾಕ್ಷೆ, ಕರಿಜೀರಗೆ, 
ಕೆಂಪಿನ ಸಾಸಿವೆ ” (ಓಸಧಿ- ೨೮). ಕೆರಿಯ ಜೀರಿಗೆ: “ಅವಕುಂಚಿಕಾ- 
ಕರಿಯ ಜೀರಿಗೆ? (ಅಕಾನಿ. ೨-೨೩). [€ ಕರಿದು + ಜೀರಗೆ) 
ಕರಿಜು, ಕರಿಚ್ಕು (ಕ್ರಿ). ಹಿಡಿದುಕೊಳ್ಳು ; ಮುತ್ತು: “ಕೆಯ್ಯೊಳ್‌” 
(ಚತುನಿ. ಕಿ. 1, ೬೯೪). ಕರಿಚ್ಕು : (8). [2] 
ಕರಿಜ್ವರ (ನಾ). ಒಂದು ಬಗೆಯ ಜ್ವರ, ರೋಗ: ಈ ಶಹರದಲ್ಲಿ 
*ಕರಿಜ್ವರ ಎಂಬ ಹೆಸರಿನ ರೋಗವು ಉದ್ಭವಿಸಿತು (ವಿವರ್ಣ, ೧೦). 
| [ಕರಿ + ಜ್ವರ] 
ಕರಿಟಳೆ (ನಾ). ಜಿಡ್ಡು; ಜಿಗುಟು: ಅಮೃತದಲೊದವಿದ ಅಜ್ಮವ 
ಧರಿಸಿದೆ ಜಿಹ್ವೆಗೆ ಕರಿಟಳ ಉಂಟೀ (ಮೋಳಿಮಾ. ೧೧೩-೪೪೪). [2] 
ಕರಿಣಿ (ನಾ). ೧. ಹೆಣ್ಣಾನೆ; ಪಡಿ: ಪೋಗಲಾಜಜಿ ಸುಳಿಸುಳಿದು ನಿಲ್ವ 
ಕೆರಿಣಿಗಳ ಚೀತ್ಕಾರದೊಳಂ (ಕಾದಂಪೂ. ೧೬೦); ಕರಿಣಿ ಕಾಡೆಮ್ಮೆ 
ಯೆಕ್ಕಲಗಳಿಂ. . . ಅಡವಿ ಚೆಲ್ವಾದುದು (ನಂದಿಮಾ. ೧೩-೧೫) ; ಹರಿಣ 
ಲೋಚನೆಯೆತ್ತಲೆನ್ನುತ ಕರಿಣಿಗಳ ಕಂಡರ್ಥಿಸಿದನಾ ಕರಿಗಮನೆಯಿರವ 
(ಕಾಮಾಸಂ. ೩-೫-೩೦). ೨. (ಕಾಮಶಾಸ್ತ್ರದ ಮೇರೆಗೆ) ಸ್ತ್ರೀಯರ 
ಜಾತಿಗಳಲ್ಲಿ ಒಂದು; ಹೆಸ್ತಿನಿ: ಹರಿಣಿ ಬಡಬಾ ಕರಿಣೀಯಾ ಮೂರು 
ಪ್ರಕಾರ ಸ್ತ್ರೀ ಜಾತಿಯಿಹುದು (ಸೌಗಂಧಿ. ೪೯೩-೯). ([ಸಂ. ಕರಿಣೀ) 
ಕರಿತಪೆಗಡೆ (ನಾ). ರಾಜ್ಯದ ಲೆಕ್ಕಪತ್ರಗಳ ಇಲಾಖೆಯ ಪರಮಾಧಿ 
ಕಾರಿ; ಪ್ರಧಾನ ಕರಣಿಕ: ಕುನ್ನತ್ತೂರೆ ತುಜುಗೊಳೊ x x 
ಕರಿತಪೆಗಡೆ * * ಆಸ್ತಿಆಂದು (ಎಕ. 2೦, ಮುಳಬಾ. ೨೪೩-೫; ಸು. 900). 
[« ಕಡಿತವೆರ್ಗಡೆ ?] 
ಕರಿತುಂಬೆ (ನಾ). ಕರಿಯ ತುಂಬೆಗಿಡ (ಕಿ). 
[< ಕರಿದು + ತುಂಬೈ (ಆ ತುಂಬ್ಕಿ)] 
ಕರಿತುಳಸಿ (ನಾ). ಕರಿಯ ತುಳಸಿಯ ಗಿಡ ; ಕೃಷ್ಣ ತುಳಸಿ: ಅಂಗಳದಿ 
ಬೆಳೆಸಿದ್ದ ಬಂಗಾರಗೊಂಡೆ ಹೂ, ಸಬ್ಜೆ, ದಾಸಾವಾಳ, ಕರಿತುಳಸಿ 
(ನವ್ಯಧ್ವ. ೫). [ಆ ಕರಿದು *.ತುಳಸಿ] 
ಕರಿದ (ನಾ). (?): ಪಾರಿಶ್ವದೇವರಿಗೆ .. . ಹೂವಿನ ಪಡಿಗೆ ಜಾತಿ ಹವಳಕ್ಕೆ 
ತೊಲೆಗೆ ತಾ೧ ಕರಿದಕ್ಕೆ ವೀ೧ (ಎಕ. 1, ೨೪೧-೨; ಸು. 1178). '[?) 
ಕರಿದಂತ (ನಾ). ಆನೆಯ ಕೊಂಬು; ಹೆಸ್ತಿದಂತ: ಕರಿದಂತಂ 
ಚಮರೀರುಹಂ... ಎಂಬೀ ವನಾಂತರ ಸಂಜಾತಮನಾತನೋಲಗಿಸಿದಂ 
ಸದ್ವಸ್ತುಸಂಘಾತಮಂ (ಪುಷ್ಪಪು. ೫-೧೦೨). (ಕರ್ಮಿ ದಂತ) 


೧೫೪೮ 


ಕೆರಿಪುಗಾಲು 


ಕರಿದಳೆ (ನಾ). ಒಂದು ಔಷಧಿ ಸಸ್ಯ: “ಕಾಂಚನಕಂ- ಕರಿದಳ, ಚಿನ್ನ” 
(ಓಷಧಿ. ೩೧). [?) 
ಕರಿದಾನವ (ನಾ). ಗಜಾಸುರ: ತೊಗಲನುಗಿದವನಮಮ ಕರಿದಾನವ 
ಕೆಸಗಿದಾನವ ಬ್ಮಾಹೂ? ದಾನವರಸೊಡ್ಡಳನಂದು (ಸರ್ವವ. ೧೬೭-೭೯೦). 
[ಕರ್ಮಿ * ದಾನವ] 
ಕರಿದಿಂಗಳು "ಕರ್ದಿಂಗಳ್‌' ನೋ. 
ಕರಿದಿನ (ನಾ). ಅಮಂಗಳಕರವಾದ ದಿನ; ಕೆಟ್ಟ ದಿವಸ; ಗ್ರಹಣದ 
ಅಥವಾ ಸಂಕ್ರಾಂತಿಯ ಮರುದಿನ: ಹಬ್ಬ ಹರಿದಿನ, ಕರಿದಿನ ಎಲ್ಲ 
ದಿನಗಳಲ್ಲಿಯೂ ಅದೇ ಆರೆಬೆಂದ ಊಟ (ಜೀದಾನ. ೬). [ಕರ್ಕಿ * ದಿನ] 
ಕರಿದಿವಸ (ನಾ). ಕರಿದಿನ (9). [ಕರ + ದಿವಸ] 
ಕರಿದು (ಗು). ೧. ಕಪ್ಪಾದ; ಮಸಿಬಣ್ಣದ. (ನಾ). ೨. ಕಪ್ಪು; 
ಮಸಿಯ ಬಣ್ಣವುಳ್ಳೆದ್ದು : “ಅಸಿತಂ, ಶಿತ(1), ಕೃಷ್ಣಂ, ಕಾಳಂ, 
ನೀಳಂ, ಮೇಚಕಂ- ಈ ೬ ಕರಿದು” (ಹಲಾಯು. ೧೨೧-೪೯) ; ಪರೆದ 
ತನ್ನಧ್ವರಧೂಮದೆ ಕರಿದು ಮಾಡಿದಂ ನಿಜ ಯಶಮಂ (ಪಂಪಭಾ. 
ಕರಿದಾದೊಡೆ ಕತ್ತುರಿಯಂ ಮುರುಡಾಜೊಡೆ ಮಲಯ 
- ಜಂಗಳೆಂ... ಇಳಿಕೆಯ್ವರೆ (ಯಶೋಚ. ೨-೪೨); ಬಿಳಿದು ಕರಿದೆಂಬಾಣು 
ವರ್ಣದ ಹೊಲಬು ಹೊದ್ದದ ಸೂಯ ರ ಕೊ ಟಯ ಹೊಳಹು 
(ಕುವ್ಯಾಳೀ. ೩-೬೫) ; ಭರದಿಂದ ನೀಲಿಯ ಕರದಲಿ ತೊಳೆಯಲು ಕರಿದು 
ಪೋಗಬಲ್ಲುದೇ (ಪುರಂದ. ೧-೧೫೬-೨). "ಬಿಳಿದು? ಪರಾ. 
ಕರಿಯನ್‌ - ಕರಿಯ ಬಣ್ಣದವನು; ಕಪ್ಪಗಿರುವವನು: 
'ಕರಿಯಂ, ಕರಿಯನಂ (ಶಬ್ದಾನು. ೧೬೬ ಪ್ರಯೋ). ಕೆರಿಯಳ್‌ - ಕರಿಯ 
ಬಣ್ಣದವಳು ; ಕರಿಸಿ: ಕಡುಗರಿಯಳ್‌ ಕಡುನಿಡಿಯಳ್‌ ಕರಮೆ 
ಗುಜ್ಜೆ ಮೇಣ್‌ ಕರಮಸಿಯಳ್‌ . , ,. ಕಷ್ಟೆಯವಳ್‌ (ಲೋಕೋಪ. 
೧೧-೬೦). [ಜೇ. ॥ ಶಮಿ. ಕರು; ಮಲ. ಕರಿ, ಕರು; ತುಳು, ಕರಿಯ] 
ಕರಿದೋಯು (ಕ್ರಿ). ಕರಿಕು ಕಾಣಿಸು; ಕಪ್ಪು ಕಾಣಿಸು: ಉರಿ 
ಯುಂಡ ಕರ್ಪುರ ಕರಿದೋಜದಂತೆ.... ಎನ್ನಿರವು ಲಿಂಗದೊಳಗೆ 
ಲೀಯವಾಗಿ (ಶಿವಗೀ. ೬೯-೩೩೪). [ಕರ್ಮಿ4 ತೋಣ್ಮು (4 ತೋಟ್‌)] 
ಕರಿಧೂಪ (ನಾ). ಒಂದು ಬಗೆಯ ಧೂಪ ದ್ರವ್ಯ: ಕರಿಧೂಪ, 
ಮಂಡಧೂಪ, ೮:ಳೆಧೂಪ, ಹಾಲುಮಡ್ಡಿ (ಮೈಣಗಿ. ೧೬-೨೯೬). 
[ರ್ಮ ಕರಿದು + ಧೂಪ] 
ಕರಿನೀರು (ನಾ). ದ್ವೀಪಾಂತರ; ಗಡೀಪಾರು. 
ಕರಿನೀರಿನ ಶಿಕ್ಷೆ-ಬೇರೆ ದ್ವೀಪದಲ್ಲಿ ವಾಸಮಾಡುವಂತೆ ಒತ್ತಾಯ 
ಪಡಿಸುವ ಶಿಕ್ಷೆ: ಸಾಯುವವರೆಗೆ ಕರಿನೀರಿನ ಶಿಕ್ಷೆಯನ್ನು ವಿಧಿಸಬೇಕು 
(ಸ್ಯೂ ಲಮಿ. ೨೧೩) ; ತಿಲಕರಿಗೆ ಆರು ವರ್ಷ ಕರಿನೀರಿನ ಶಿಕ್ಷೆಯನ್ನೂ, 
ಸಾವಿರ ರೂಪಾಯಿ ಜುಲ್ಮಾನೆಯನ್ನೂ ವಿಧಿಸಿದರು (ಸ್ವಾವೀರ. ೭೩). 
[೬ ಕರಿದು * ನೀರು (ಆ ನೀರ್ಕ್‌)) 
ಕರಿನೆರೆ (ನಾ). ಅಜ್ಞಾನ ಶುಂಬಿರುವಿಕೆ (?): ನನ್ನ ಮಿದುಳು 
ದಳವೇರಿ ದಳ್ಳಿಸಿತು ಸ್ವರ್ಣದೀಸ್ವಿ ಇಳಿಯೆ. ಮನದೆ ಕರಿನೆರೆಯ ಹುಳು 
ಗಳೆಲ್ಲ ಹೊತ್ತೇರಿ ನಿದ್ದೆ ತಿಳಿಯೆ (ಅರಳು. ೧೯-೧೨). . [1] 
ಕರಿನೆಲ (ನಾ). ಕರಿಯ ನೆಲ; ಕಪ್ಪಾದ ಮಣ್ಣು ಇರುವ ಭೂಮಿ; 
ಎರೆಭೂಮಿ : ಕರಿ ನೆಲಕ್ಕೆ ಹತ್ತಿ, ಮರಳು ನೆಲಕ್ಕೆ ರಾಗಿ (ಗಾದೆ). 
[ಆ ಕರಿದು + ನೆಲ) 
ಕರಿಪುಗಾಣು (ಕ್ರಿ). ಕಪ್ಪನ್ನು ಕಕ್ಕು, ಉಗುಳು: ಉರಿಮುಟ್ಟ 
ದರಳೆಯಂತಂಬರಮುರಿದತ್ತು . . . . ದಿಗ್‌ದ್ವಿರದರದಂಗಳ್‌ ಕರಮೆ 
ಕರಿಪುಗಾಜಕಿದುವಾಗಳ್‌ ( ಪಂಪಭಾ. ೧೦-೩೬). 
[ಕರಂಪು(ಆ ಕರ್ಪು) * ಕಾಲ್ಕು (ಆ ಕಾಜ್‌)) 


೧೪-೪೪) ; 


ಕರಿಪೋತ 


ಕರಿಸೋತ (ನಾ). ಆನೆಯ ಮರಿ: ಕಳಹಂಸ ಸಮೂಹವಿದು ಕರಿಪೋತ | 
ಗಮನೆಯೇ (ಪ್ರೌಢರಾ. ೫-೨೫). [ಕರ್ಕಿ + ಪೋತ್ಕ) 
ಕರಿಬಂಟಿ (ನಾ). “ಕಣದಲ್ಲಿಯ ರಾಶಿಗೆ ಬರೆಯುವ ಕರಿಕಂಕಿ” 
(ಜಾನಕೋ, ೩೫). [< ಕರಿದು 4+ ಬಂಟ?] 
ಕರಿಬಟ್ಟು (ನಾ). ಹಲ್ಲು ಉಜ್ಜುವುದಕ್ಕಾಗಿ, ಬೆರಣಿ ಸುಟ್ಟು [೨ 
ಮಾಡಿದ ಕರಿಕು: ಹಿಡೀ ಕರಿಬಟ್ಟೂ ಹತ್ತು ಳೇರೂ ತಿಂದಿರಬೇಕು 
(ತಿಡುಗು. ೧೫). [ಕರ್ಮಿ + ಬಟ್ಟು; (ಆ ಬಟ್ಟ್ಯ)) 
ಕರಿಬಸುರಿ (ನಾ). ಬಸರಿ ಮರದಲ್ಲಿ ಒಂದು ಬಗೆ; ಕಪ್ಪು ಬಸರಿ 
ಮರ: ಸೆಲುವಾರದ ಮರ, ಕರಿಬಸುರಿ (ಮೈಔಗಿ. ೩೭-೭೨೮). 
[ಆ ಕೆರಿದು + ಬಸುರಿ (ಆ ಬಸರ್ಕಿ)] 10 
ಕರಿಬಳ್ಳಿ "ಕರ್ಬ್ಬಳ್ಳಿ' ನೋ. 
ಕರಿಜಾಯಿ (ನಾ). ಕೆಟ್ಟಬಾಯಿ; ಅಶುಭವನ್ನು ನುಡಿಯುವ 
ಬಾಯಿ. 
ಕರಿಬಾಯಳು - ಕೆಟ್ಟ ಬಾಯಿ ಉಳ್ಳವಳು; ಅಶುಭವನ್ನು 
ನುಡಿಯುವವಳು : ಕರಿಬಾಯಳಿರ ಹೊಲ್ಲ ಕರಿಗೈಯ ನೆರೆ ಹೊಲ್ಲ|15 
[ಕರ್ಮಿ * ಬಾಯ್ಕಿ (ಆ ಬಾಯ್‌] 


(ಸರ್ವಜ್ಞ. ೧೭೪೧). 
ಕರಿಬಾಳೆ "ಕರ್ವಾಳೆ' ನೋ. 
ಕರಿಬುಜ "ಕರಬೂಜ' ನೋ. 
ಕರಿಬೇವು (ನಾ). ಒಗ್ಗರಣೆಯೆಲ್ಲಿ ಉಪಯೋಗಿಸುವ ಬೇವು; ಕಾಲ 

ಶಾಕ: “ಅರ್ಣಿಯವನಿಯೆನೆ ಕರಿಬೇವು? (ಮಂಗರಾ. ೪೦-೩೨); ಕರಿ 

ಜೇವಿನಂಬಟಿಯ ತಂಡಸಿನಾಸಿನ ತುಂಬುರೆಕ್ಕೆ (ಸೂಕ್ತಿಸು. ೩-೨೪); ಅಂಬೆ 
ಹಳದಿ ಕಾರ್ಗೆಣಸು ನೀರುಳ್ಳಿ ಕೊತ್ತುಂಬರಿ ಕರಿಬೇವು ಸಹಿತ (ನೋಹತ. 

೪-೬೦) ; ಹುರಿದ ಕರಿಬೇವು ಮಾದಲದ ಸೊಪ್ಪಿಕ್ಕಿ ಯೋಗರವ ನೀರಿಂದ 

ತೆಗೆದಿಕ್ಕಿ (ಸೂಪಶಾ. ೩-೨೮). 

[< ಕರಿದು + ಬೇವು. / ತಮಿ. ಕಟ್‌ ವೇಮ್ರು; ಮಲ. ಕಆವೇಪ್ಪು ; 25 
ತುಳು. ಕರಿಬೇವು; ತೆಲು. ಕಲ್‌ವೇಮು] 

ಕರಿಬೋಳ (ನಾ). ಒಂದು ಬಗೆಯ ಬೇರು: ಅಡಕೆ, ಕರೀಬೋಳ್ಕ 

ಅರಗು .. . . ಚೂರ್ಣಿಸಿ ತುಪ್ಪದಲ್ಲಿ ಕಲಸಿ ಗಾಯಕ್ಕೆ ಕಟ್ಟಿಸುವುದು 

(ವೈದ್ಯಸಾ. 11, ೧೫೯). [ಲ ಕರಿದು, ಬೋಳ (ಆ ಬೋಟ್ಕ)] 
ಕರಿಮಣಿ "ಕರ್ವಣ್ಮಿ' ನೋ. 
ಕರಿಮತ್ತಿ (ನಾ). ಕರಿಯ ಮತ್ತಿ ಮರ; ಕಮ್ಮತ್ತಿಯ ಮರ: “ಖಗ 

ವೃಕ್ಷಃ ಕರಿಮತ್ತಿ” (ಓಷಧಿ. ೪೩). [೮ಕರಿದು* ಮತ್ತಿ] 
ಕೆರಿಮರ "ಕರ್ಮರ,್ಯ' ನೋ. 
ಕರಿಮಳಿಸಾರು (ನಾ). ಮೆಣಸಿನಲ್ಲಿ ಒಂದು ಪ್ರಕಾರ: 

ಮೂರು ಜಾತಿಗಳುಂಟು ; ಕರಿಮಳಿಸಾರು, ಸಾಂಬಾರ, ಅರಿಶಿಣ [35 

ಮೂರ್ತಿಗೆ (ಕಭಾಗೆ. ೨೭೫). ಕ್ಷಿ 
ಕರಿಮಾನಿ (ನಾ). ಒಂದು ಊರಿನ ಹೆಸರು: ವಿಟ್ಟರಸನು ... 

ತೊಳ್ಳರ್ಗ್ರಾಮದ ಚೈತ್ಕಾಲಯಕ್ಕೆ ಕರಿಮಾನಿಯನ್ನು ಕೊಟ್ಟನು 

(ಕರ್ಣಾಅ. ೧೬೮). [?) 
ಕರಿಮಾನು (ನಾ). ಒಣಗಿದ ಮಾನು. 

[ಕರ್ಮಿ * ಮಾನು (ಆ ಮಾನ್ಸ್‌)] 
ಕರಿಮುಖ, (ನಾ). ೧. ಕೆಟ್ಟಮುಖ; ಸುಟ್ಟಮೋರೆ. ೨. ಕೆಟ್ಟಮುಖ | 
ವುಳ್ಳವನು; ಅವಲಕ್ಷಣದವನು. [ಕರಿ + ಮುಖ] 
ಕರಿಮುಖ್ಯ (ನಾ). ಆನೆಯ ಮುಖವುಳ್ಳವನು; ಗಜಾನನ; ಗಣೇಶ : 
ಕರಿಮುಖನ ಬಲಗೊಂಡು ಗೀರ್ವಾಣಿಗೆ ನಮಸ್ಕರಿಸಿ (ರಾಮಚ. ೧-೨). 
[ಕರ್ಮಿ *- ಮುಖ) 


90 


ಮೆಣಸಿನಲ್ಲಿ 


WM 
| 


45 


೧೫೪೯ 


ಕರಿಯ್ಯೆ 


ಕರಿಮುತ್ತಲ (ನಾ). ಕರಿಮುತ್ತುಗದ ಮರ: ಕರಿಮುತ್ತಲ 
(ಕಾಳಾಪಳಸ) ತಕ್ಕಮಟ್ಟಿಗೆ ದೊಡ್ಡದು ವಿಪುಲ. ಕಟ್ಟಿಗೆ ಬಹಳ ಗಟ್ಟ 
ಎಲ್ಲ ಕೆಲಸಕ್ಕೆ ಬರುತ್ತದೆ (ಕಭಾಗೆ. ೩೭). 
[ಕರಿದು * ಮುತ್ತಲ (೮ ಮುಟ್ಟುಗ)] 
ಕರಿಮುರಿ (ನಾ). ಸುಟ್ಟು ಸುಕ್ಕಿದುದು; ಸೀದು ಮುರುಟಿ 
ಕೊಂಡುದು: ಚಿಂಕೆಯಂ ಪೊರ್ದಿದ ತಣಗಲೆಯಂತೆ ಕರಿ 
ಮುರಿಯಕ್ಕುಂ (ಧರ್ಮಾಮೃ. ೧೪-೧೦೨) ; ಸುಯ್ಯ ಬೆಂಕಿಯಿಂ ಕರಿ 
ಮುರಿಯಕ್ಕುಮೆಂದು ತೆಗೆದೆಪ್ಪಲುಮಮ್ಮಳೆ (ಅರ್ಧನೇ. ೩-೧೦೯) ; 
ಉರಿದು ಕರಿಮುರಿಯಾಗಿ ಜೆಂದ ನುಲಿಯಂತೆ (ವೀಕೈಪು. ೨-೪-೨೯). 
[ಕರ್ಮ + ಮುರ್ಮಿ) 
ಕರಿಮುರಿಕ (ನಾ). ಸೀದು ಮುರುಟದುದು. 
ಕರಿಮುರಿಕನಾಗು - ಸೀದು ಮುರುಟಕೊಂಡಿರು: ರೂಸಣಿಯ 
ಲಾಗದೆಂತು ಕರಿಮುರಿಕನಾಗಿರ್ದೆ ಬೇಡತಿಯುಮಂ (ಪಂಪಭಾ. ೩-೭ವ); 
ಉರಿವುರಿಯಿಂ ಕರಿಮುರಿಕನಾದುವುನ್ಮದ ಪರಭೃತಸಟ್ಟರಣ ರಾಜಕೀರ 
ಕುಲಂಗಳ್‌ (ಸಂಪಭಾ. ೫-೯೦). 
ಕ [ಕರಿಮುರಿ + -ಕ್ಕ) 
ಕರಿಮುರಿವೋಗು (ಕ್ರಿ) ಸುಟ್ಟು ಮುರುಟಿಹೋಗು : ಸೊರ್ಕಿನ 
ಸೊವಡಿಂಗೆಅಗಿ ತುಜುಗಿದ ಪಜಮೆಗಳ್‌ ಕರಿಮುರಿವೋಗಿ ಧರೆಯ 
ಮೇಲುದಿರಲ (ಗಿರಿಕ. ೨-೧೦೫ ವ); ಕೇಳ್ವಾತನ ಕಿವಿಯುಮಂ ನಟ್ಟು 
ಕರಿಮುರಿವೋಕುಂ (ಶಮದ. ೨೨೭ ಪ್ರಯೋ); ದವಾಗ್ಗಿಗೆ ಸಿಲ್ಕಿದ 
ತರುಣದ್ವಿಜವೃಂದದಂತೆ ಕರಿಮುರಿವೋದರ್‌ (ವೃಷವಿ. ೩೮-೧೦೦). 
[ಕರಿಮುರಿ + ಪೋಗ್ಕು) 
ಕರಿಮುಸ್ತೆ (ನಾ). ಒಂದು ಬಗೆಯ ಸಸ್ಯ: “ಪಶುಃ ಗೋವು, 
ಕರಿಮುಸ್ತೆಶ (ಓಷಧಿ. ೯೦). [ಆ ಕರಿದು * ಮುಸ್ತೆ] 
ಕರಿಮೆಣಸು (ನಾ). ಕಪ್ಪು ಮೆಣಸು : (ಮೈಡಿಗಿ. ೬೨-೧೨೫೪). 
[ಆ ಕಂದು * ಮೆಣಸು (<4 ಮೆಟಸು)] 
ಕರಿಮೊಗ (ನಾ). - ಕರಿಮುಖ್ಯ: *ಕರಿಮೊ ಗಂ, ಇಲಿದೇರೆಂ... 
ತಂದೆಯ ತಂದೆಯಿಲ್ಲದವಂ - ಈ ೭ ವಿನಾಯಕಂಗೆ ಪೆಸರ್‌* (ಕಶಸಾ. 
೧-೪) ; ಕರಿಮೊಗಂ ಸುಂಡಲಣೆ ಸ್ತನ್ಯ ಪಾನಂಗೆಯ್ವು ತಿರಲು (ನವಮೋ. 
೬-೨). [ಕರ್ಮಿ * ಮೊಗ] 
ಕೆರಿಮೊಳೆ (ನಾ). ಸುಟ್ಟುಹೋದ ಮೊಳಕೆ; ಕರಿಕಾದ ಮೊಳಕೆ: 
ಕರಿಮೊಳೆಯೋಯ್ತು ಭಯಬೀಜ ಮಜವೆ ಗಜಕಿಗಟ್ಟಿತು (ಕುವ್ಯಾವಿ. 
೨-೧೨). [ಕರ್ಕಿ + ಮೊಳ್ಳೆ] 
ಕರಿಮೊಳೆಯೋಗು "ಕರಿಮೊಳೆವೋಗು' ನೋ. 
ಕೆರಿಮೊಳೆವೋಗು, ಕರಿಮೊಳೆಯೋಗು (ಕ್ರಿ). ಮೊಳಕೆಯಲ್ಲಿಯೇ 
ಸೀದುಹೋಗು ; ಸೆಂಪೂರ್ಣ ನಾಶವಾಗು: ಚಿತ್ತದುರು 
ಸಂದೇಹತರುನಿನ ಬಿತ್ತು ಕರಿನೊಳೆವೋಯ್ತು (ಕುವ್ಕಾಕ, ೮-೬). 
ಕೆರಿನೊಳೆಯೋಗು : ದನುಜರ ಹೆಮ್ಮೆ ಕರಿಮೊಳೆಯೋಯ್ತು ದೇವಕಿ 
ಯುಮ್ಮಳಿಕೆ ಬಯಲಾಯ್ತು (ಅಕ್ರೂಡ. ೬-೩೨). 
[ಕರಿಮೊಳೆ -- ಪೋಗು,] 
ಕರಿಯ, (ನಾ). ಕಪ್ಪಗಿರುವವನು; ಕರಿಪ: ನಿಡಿಯಂ, ಗುಜ್ಜಂ, 
ಕೆಂಚಂ, ಕರಿಯಂ (ಶಮದ. ೧೨೬ ಪ್ರಯೋ) ; ಕರಿಯಂ, ಕರಿಯನಂ 
(ಶಬ್ದಾನು. ೧೬೬ ಪ್ರಯೋ). [ಆ ಕರಿದು -೪,] 
ಕರಿಯ (ನಾ). ಒಂದು ಔಷಧಿ ಸಸ್ಯ (?): ಲಾಮಂಚ, ಕರಿಯದ 
ಪಂಚಾಂಗ, ಜಲಗೊಟ್ಟಿ . .. ಇಷ್ಟು ಔಷಧಗಳನ್ನು ಸರಿಯಾಗಿ ಕೂಡಿ 
ಚೂರ್ಣನ ಮಾಡಿ (ಎವೈವಿ. ೪೪). (2) 


ಕರಿಯಉನ್ಮುತ್ತ 
ಕರಿಯಉನಮ್ಮುತ್ತ, ಕರಿಯವುಮ್ಮತ್ತ, ಕರಿಯು ಮ್ಮ ತ್ತ (ನಾ). 
ಕರಿಯ ದತ್ತೂರ, --ಮದ್ದುಗುಣಿಕೆ: “ಪರಾಜಿತಾ-ಹೆಗ್ಗಳ್ಳಂಗಡಲೆ, 
ತಗ್ಗಿ, ಕರಿಯಉನ್ಮುತ್ತ, ಕಿರಿಯಬನ್ನಿ” (ಓಸಧಿ. ೯೨). ಕರಿಯ 
ಪುಮ್ಮತ್ತ: “ಕ್ರೂರ ಧೂರ್ತಃ-ಕರಿಯುನ್ಮುತ್ತ?' (ಓಷಧಿ. ೩೮). 
ಕರಿಯುನ್ಮತ್ತ : *ಕೃಷ್ಣವಾರ್ತಾ-ಕರಿಯವುನ್ಮುತ್ತ? (ಓಷಧಿ. ೩೯). 
[< ಕರಿದು * ಉಮ್ಮತ್ತ] 
ಕರಿಯಕಗ್ಗಲಿ (ನಾ). ಕರಿಯ ಜಾಲಿ ಮರ: “ಪತ್ರತರುಃ - 
ಕರಿಯಕಗ್ಗಲಿ, ಬನ್ನಿ? (ಓನಧಿ. ೯೨). [೮ ಕರಿದು ಕಗ್ಗಲಿ) 
ಕರಿಯಕಣಿಗಿಲೆ (ನಾ). ಕಣಿಗಿಲೆಯಲ್ಲಿ ಒಂದು ಜಾತಿ: “ಕೃಷ್ಣ 
ಕುಸುಮಃ - ಕರಿಯಕಣಿಗಿಲೆ ? (ಓಷಧಿ. ೩೯). 
[< ಕಂದು + ಕಣಿಗಿಲೆ (ಆ ಕಣಗಿಲೆ,)] 
ಕರಿಯಕಳ್ಳೆಂಗಡಲೆ (ನಾ). ಒಂದು ಔಷಧಿ ಸಸ್ಯ: “ನಾಗಬಲಾ - 
ಕರಿಯಖಳ್ಳಂಗಡಲೆ, ಬೆಳ್ಳಡಿಕಿಲು (ಓಷಧಿ. ೮೫). 
[ಆ ಕಂದು + ಕಳ್ಳೆಂಗಡಲೆ] 
ಕೆರಿಯಕಾಮಕಸ್ತೂರಿ (ನಾ). ಒಂದು ಬಗೆಯ ಕಾಮಕಸ್ತೂರಿ: 
*ಕೃಷ್ಣಾರ್ಜುಕಃ - ಕರಿಯಕಾಮಕಸ್ತೂರಿ, 
(ಓಷಧಿ. ೩೯). [೮ ಕರಿದು *- ಕಾಮಕಸ್ತೂರಿ] 
ಕರಿಯಳೋಷ್ಕೆ (ನಾ). ಒಂದು ಬಗೆಯ ಸಸ್ಯ: “ಇಂದೀವರಂ - 
ನೆಯ್ದಿಲು, ಶುಂಠಿ, ಕರಿಯಕೋಷ್ಮ? (ಓಷಧಿ. ೧೪). 
[< ಕರಿದು * ಕೋಷ್ಮ] 
ಕರಿಯಕ್ಕಿ (ನಾ). ಒಂದು ಸಸ್ಯ (2): “ಔಷ್ಟಧನ್ವಾ - ಕರಿಯಕ್ಕಿ, 
ಗಿರಿಕರ್ಣಿಕೆ? (ಓಷಧಿ. ೧೯). [? 
ಕರಿಯಖಚೋರ (ನಾ). ಒಂದು ಬಗೆಯ ಸಸ್ಯ: “ಶಂಖಪುಸ್ಟೀ - 
ಕರಿಯಖಚೋರ, ಅಗಸೆಗ (ಓಷಧಿ. ೧೬೧). [೮ ಕರಿದು ೬ ಖಚೋರ] 
ಕರಿಯಗಂಡುರಾಗಿ (ನಾ). ರಾಗಿಯ ಜೊತೆಯಲ್ಲಿ ಬೆಳೆಯುವ 
ಒಂದು ಬಗೆಯ ಧಾನ್ಯ: “ ಕ್ಲೀಬಃ-ಕರಿಯಗಂಡುರಾಗಿ” (ಓಷಧಿ. ೩೪). 
[ಆ ಕರಿದು + ಗಂಡುರಾಗಿ] 
ಕರಿಯೆಗೆಣಜಿಲು "ಕರಿಯಗಣಜಿಲೆ' ನೋ. 
ಕೆರಿಯಗಣಜಿಲೆ, ಕರಿಯಗಣಜಿಲು (ನಾ). ಒಂದು ಔಷಧಿ ಸಸ್ಯ : 
*ಕೃಷ್ಣಾಖ್ಯ1-ಕರಿಯಗಣಜಿಲೆ ? (ಓಷಧಿ. ೩೮). ಕರಿಯಗಣಜಿಲು : 
“ಶ್ಮಾಮಾ- ನಾಳಲ್ಕು ಕಟ್ಟಿಪತ್ತಿಗೆ... ಕಲ್ಲತಿಗೆಡು, ಕರಿಯಗಣ(ಜಿ)ಲು? 
(ಓಷಧಿ. ೧೬೪). [ಆ ಕರಿದು + ಗಣಜಿಲೆ] 
ಕರಿಯಗಣಿಕೆ "ಕರಿಗಣಿಕೆ' ನೋ. 
ಕೆರಿಯೆಗೆರುಗ (ನಾ). ಕರಿಬಣ್ಣದ ಗರುಗ ; ಕಾಡಿಗೆಗರುಗ; ಭೃಂಗ 
ರಾಜ: “ಕಪಿಲ- ಕರಿಯಗರುಗ? (ಓಷಧಿ. ೧೨); "ನೀಲ ಭೃಂಗ 
ರಾಜಃ - ಕರಿಯಗರುಗ” (ಓಷಧಿ. ೪). [೮ ಕರಿದು ಗರುಗ] 
ಕರಿಯಗಸೆ (ನಾ). ಕಪ್ಪು ಅಗಸೆ; ಎಳ್ಳಗಸೆ: ಬರಗು ಕರಿಯಗಸೆ 
ಜೀರಿಗೆ (ಸಿದ್ದಕಾ. ೧೩-೪೩). [< ಕರಿದು ಅಗಸ್ಯೆ) 
ಕರಿಯಗಿರಿಕರ್ಣಿ (ನಾ). ಒಂದು ಬಗೆಯ ಸಸ್ಯ: *ಅವ್ಯಕ್ತಗಂಧ 
ಕುಸುಮ - ಕರಿಯಗಿರಿಕರ್ಣಿ? (ಓಷಧಿ. ೯). 
(ಆ ಕರಿದು * ಗಿರಿಕರ್ಣಿ] 
ಕರಿಯಗಿರಿಕರ್ಣಿಕೆ (ನಾ). ಒಂದು ಬಗೆಯ ಸಸ್ಯ:  ಅಶ್ವಕುರಾ - 
ಕರಿಯಗಿರಿಕರ್ಣಿಕೆ? (ಓಷಧಿ. ೫). [೮ ಕರಿದು * ಗಿರಿಕರ್ಣಿಕೆ] 
ಕರಿಯಗಿಲು (ನಾ). ಒಂದು ಸುಗಂಧದ್ರವ್ಯ ; ಕಪ್ಪು ಅಗಿಲು : 
“ಕೃಷ್ಠಾಗುರುಃ - ಕರಿಯಗಿಲು? (ಓಷಧಿ. ೩೯). "ಕಾರಗಿಲ್‌' .ಪರಾ. 
[< ಕರಿದು * ಅಗಿಲು (ಆ ಆಗಿಲ್‌)) 


೧೫೫೦ 


ಉತ್ತರಣೆೆ ನವಿಲು?|.- 


30 


43 


ಕರಿಯನೆಲಗುಳ್ಳ 

ಕರಿಯಗುಂಜಿ (ನಾ). ಒಂದು ಬಗೆಯ ಸಸ್ಯ: *ಕೃಷ್ಣರಕ್ತಿಕಾ- 
ಕರಿಯಗುಂಜಿ? (ಓಷಧಿ. ೩೯). [೮ ಕರಿದು ಗುಂಜಿ] 

ಕರಿಯಗುರು (ನಾ). - ಕರಿಯಗಿಲು (?): “ವರ್ಣಕಂ- ಕರಿಯ 
ಗುರು? (ಓಷಧಿ. ೧೪೬). [€. ಕರಿದು + ಆಗುರ್ಕು] 

ಕರಿಯಗುಳ್ಳಿ (ನಾ). ಒಂದು ಬಗೆಯ ಸಸ್ಯ: “ಕೃಷ್ಣವಂತಿಕಾ-- 
ಕರಿಯಗುಳ್ಳ ೨ (ಓಷಧಿ. ೩೯). [< ಕರಿದು * ಗುಳ್ಳ] 

ಕರಿಯಗೋರಂಟೆ, ಕರಿಯಗೋರಟಿ (ನಾ). ನೀಲಿ ಹೂ ಬಿಡುವ 
ಗೊರಟಿಗಿಡ: “ನೀಲಿ, ರುಂಟ, ಬಾಣಃ- ಈ ೩ ಕರಿಯಗೋರಂಟಿ? 
(ಹಲಾಯು. ೩೪-೫೨). ಕರಿಯಗೋರಬೆಿ : “ ನಷ್ಟಸಿತಕಃ - ಕರಿಯ 
ಗೋರಟಿ? (ಓಷಧಿ. ೮೪). [< ಕರಿದು + ಗೋರಂಟಿ] 

ಕರಿಯಗೋರಟಿ "ಕರಿಯಗೋರಂಟಿ' ನೋ. 

ಕರಿಯಜೀರಿಗೆ "ಕಂಜೀರಗೆ' ನೋ. 

ಕರಿಯತಿಗಡು "ಕರಿಯತಿಗುಡೆ? ನೋ. 

ಕರಿಯತಿಗಡೆ "ಕರಿಯತಿಗುಡೆ? ನೋ. 

ಕೆರಿಯಶಿಗುಡೆ, ಕರಿಯತಿಗಡು, ಕರಿಯತಿಗಡೆ (ನಾ). ಒಂದು 
ಬಗೆಯ ಬಳ್ಳಿ : “ಶಾಮಾ, ಪಾಲಿಂಗೀ, ಸುನೇಣೀಕ್ಕಾ ಕಾಲಾ, 
ಮಸೂರೆವಿದುಲಾ, ಅರ್ಧಚಂದ್ರಾ, ಕಾಲಮೇಕ್ಷಿಕಾ- ಈ ೭ ಕರಿಯ 
ತಿಗುಡೆ” (ನಾಚಿರಾ. ೧೧೦). ಕರಿಯೆತಿಗೆಡು: “ಚೋರಮೂಹಷೀ- 
ಕರಿಯತಿಗಡು ? (ಓಷಧಿ. ೫೮). ಕರಿಯತಿಗಡೆ : “ಅರ್ಧಡಂದ್ರಿಕಾ- 
ಕರಿಯತಿಗಡೆ” (ಓಷಧಿ. ೭). [ಕರಿದು * ತಿಗುಡೆ] 

ಕೆರಿಯುತುಂಬುರು, ಕರಿಯತೂಬರ (ನಾ). ಒಂದು ಬಗೆಯ ಮರ: 
ಆ ಕಾಳಬೀಜ1 - ಕರಿಯತುಂಬುರು? (ಓಷಧಿ. ೩೧). ಕರಿಯೆತೂಬರ : 
ಆ ಕಾಕಪೀಲುಃ - ಕೆರಿಯತೂಬರೆ, ಕಿಳಿಯಯ ಕಾಗೆದೊಂಡೆ? 
(ಓಷಧಿ. ೩೦). [ಆ ಕೆರಿದು * ತುಂಬುರ್ಕು) 

ಕರಿಯದ್ರಾಕ್ಷೆ (ನಾ). ಕಪ್ಪು ದ್ರಾಕ್ಷಿ: “ಅಜನಾ - ಕರಿಯದ್ರಾಕ್ಷೆ? 
(ಓಷಧಿ. ೨). [೭ ಕರಿದು ೬ ದ್ರಾಕ್ಷೆ) 

ಕರಿಯನಖ (ನಾ). ಉಗುರಿನ ಆಕಾರದ ಕಂದುಬಣ್ಣವುಳ್ಳ ಒಂದು 
ಸುಗಂಧ ದ್ರವ್ಯ: “ಶುಕ್ತಿ, ನಖ, ಕೋಲದಲ ” (ನಾಚಿರಾ. ಕಿ). 

[ಲ್ಭ ಕರಿದು + ನಖ] 

ಕರಿಯನಾಯದೊಳೆಸಿ, ಕರಿಯನಾಯಿತೊಳಸಿ (ನಾ). ಒಂದು 
ಬಗೆಯ ಸಸ್ಯ: “ಗುಚ್ಛಾರಕಃ--ಕರಿಯನಾಯದೊಳಸಿ? (ಓಷಧಿ.೪೯). 
ಕರಿಯನಾಯಿತೊಳೆಸಿ: “ಕೃಷ್ಣಫಲಾ- ಬಾವುಜಿಗೆ, ಹರಿದ್ರಾಕ್ತಿ, 
ಕರಿಯನಾಯಿತೊಳಸಿ, ತೊಳಸಿ” (ಓಸಧಿ. ೩೯). 
[< ಕರಿದು * ನಾಯದೊಳಸಿ] 
ಕೆರಿಯನಾಯಿತೊಳಸಿ "ಕರಿಯನಾಯದೊಳಸಿ' ನೋ. 
ಕರಿಯನುಗ್ಗಿ "ಕರಿಯನುಗ್ಗೆ' ನೋ. 
ಕರಿಯನುಗ್ಗೆ, ಕರಿಯನುಗ್ಗಿ (ನಾ). ಒಂದು ಬಗೆಯ ಸಸ್ಯ; 
ಕಪ್ಪುನುಗ್ಗೆ : “ಅಂಜನಪ್ರಿಯಾ - ಕರಿಯನುಗ್ಗೆ ? (ಓಷಧಿ, ೮). 
ಇರಿಯನುಗ್ಗಿ : “ಮುಖಾನೋದಃ - ಕರಿಯನುಗ್ಗಿ? (ಓಷಧಿ. ೧೨೬). 

[ಆ ಕರಿದು + ನುಗ್ಗೆ] 

ಕೆರಿಯನೆಯ್ಲಿಲ್‌ (ನಾ). ಕಪ್ಪುಬಣ್ಣದ ನೈದಿಲೆ; ಕನ್ನೈದಿಲೆ: 

ಕರಿಯನೆಯ್ದಿಲ ಕಾವಿನೊಳ್‌ ಭಾವಿಸಿದ ನೂಪುರಮಂ(ಪಂಪಭಾ.೫-೬ವ). 
[ಆ ಕರಿದು * ನೆಯ್ದಿಲ್‌) 

ಕೆರಿಯನೆಲಗುಳ್ಳ (ನಾ). ಒಂದು ಬಗೆಯ ಸಸ್ಯ: “ವಿದಾರಿ, ಕ್ಷೀರ 
ಶುಕ್ಲ, ಇಶ್ಷುಗಂಧಾ, ಕ್ರೋಷ್ಠೀ- ಈ ೪ ಕರಿಯನೆಲಗುಳ್ಳ” (ನಾಚಿರಾ, 
೧೧೦). [< ಕರಿದು + ನೆಲಗುಳ್ಳ] 


ಕರಿಯೆಳ್ಳು 


ಕರಿಯೆಳ್ಳು, ಕರಿಯಯೆಳ್ಳು (ನಾ). ಕಪ್ಪು ಎಳ್ಳು: “ಶ್ರೀಪದ- 
ಕರಿಯೆಳ್ಳು* (ಓಷಧಿ. ೧೬೭). ಕರಿಯಯೆಳ್ಳು : *ಕೃಷ್ಣತಿಲಕಃ - 
ಕರಿಯಯೆಳ್ಳು? (ಓಸಿ. ೩೯). "ಬಿಳಿಯೆಳ್ಳು' ಪರಾ. 

[<೬ ಕರಿದು + ಎಳ್ಳು (ಅ. ಎಳ್‌)] | 

ಕರಿಯೇಲಕ್ಕಿ, ಕರಿಯಯಾಲಕ್ಕಿ (ನಾ). ಒಂದು ಬಗೆಯ ಏಲಕ್ಕಿ: 
“ತುತ್ತ - ನೀಲಿ, ಕರಿಯೇಲಕ್ಕಿ* (ಓಷಧಿ. ೭೦). ಕೆರಿಯಯಾಲಕ್ಕಿ : 
" ಉಪಕುಂಚ - ಕರಿಯಯಾಲಕ್ಕಿ? (ಓಷಧಿ. ೧೬). 

(ಆ ಕರಿದು + ಏಲಕ್ಕಿ] 

ಕರಿಯೊಡಲು (ನಾ). ಕಪ್ಪು ಮೈ; ಕರಿ ಬಣ್ಣದ ದೇಹ: ಹಜಕು 

ಗಡ್ಡದ ಕರಿಯೊಡಲ ಕಲಿ [ಪಾಠಾಂ. ಕೆಂಚುಮಾಸೆಯ] ಮಲಿನ ವಸನದಲಿ 
» ಕಾಣಿಸಿಕೊಂಡನು (ನಳಚ. ೪-೪). 
[೮ ಕರಿದು * ಒಡಲು (ಆ ಒಡಲ್‌)] 

ಕರಿಯೊನಕೆ (ನಾ). ಕರಿಯ ಬಣ್ಣದ ಒನಕೆ; ಕಪ್ಪು ಒನಕೆ: 
ಶರ್ಮವಿಲ್ಲದ ಗಂಡು ಕರಿಯೊನಕೆ [ಪಾಠಾಂ. ಕರಿಯ ಒನಕೆ]ಯ ತುಂಡು 
(ಕನಕ. ೫೦-೨). [೮ ಕರಿದು + ಒನಕೆ] 

ಕರಿಯೋಗು "ಕರಿವೋಗು' ನೋ. ಸ 

ಕರಿರ (ನಾ). ೧. ಹರವಿ; ನೀರಿನ ಪಾತ್ರೆ: “ಹರವಿ ಘಟಮಾ ಕರರ 
ಮೆನಿಸಿಕು [ಪಾಕಾಂ. ಕರೀರಮೆನಿಕ್ಕು]* (ಮಂಗರಾ. ೬೨-೨೨). 
೨. ಬಿದರಿನ ಕುಡಿ; ಬಿದಿರ ಕಳಿಲೆ: “ಕರಿರ - ಕರೀರ'- ಕಳಿಲೆ, ನೀರ 
ಪಾತ್ರೆ” (ತದ್ಭಕೋ. 4). [< ಸೆಂ. ಕರೀರ] 

ಕರಿರಿಪು (ನಾ). ಆನೆಗಳ ವೈರಿ; ಸಿಂಹೆ: ಕರಿರಿಪು ಪುಟ್ಟಿ ವಿಂಧ್ಯಗಿರಿ 
ತಾವರೆ ಪುಟ್ಟಿ ಸರೋವರಂ . , - ಅಭಿಷ್ಟುತಮಪ್ಪವೊಲ್‌ (ಪುಷ್ಪಪು. 
೧೨-೧೫) ; ಕರಿರಿಪು ಮತ್ಸರೆಂ ಮದಮೆ ದಂತಿ ವಿಮೋಹಮೆ ಬಡ್ಡಿ 
(ಕಬಶಂ, ೩-೨೮). [ಕರ್ಮಿ * ರಿಪು) 

ಕರಿಲಕ್ಕಿ "ಕರ್ಲಕ್ಕಿ' ನೋ. 

ಕರಿಲಾಮಂಚ (ನಾ). ಕಪ್ಪು ಬಣ್ಣದ ಲಾಮಂಚ ಅಥವಾ ಬಾಳದ 
ಬೇರು: ಕಳ್ಳಂಗಡಲೆಬೇರು ಕರಿಲಾಮಂಚ ಕರಿತಿಗಡೆಬೇರು. . . 
ಕಷಾಯ ಕಾಯಿಸಿ (ಸಕವೈ. ೪೪೧ ಪಂ). [ಆ ಕರಿದು + ಲಾಮಂಚ] 

ಕರಿಲಾವಂಚಹುಲ್ಲು (ನಾ). ಒಂದು ಜಾತಿಯ ಸುಗಂಧದ ಹುಲ್ಲು. 

[೮೮ ಕರಿದು * ಲಾವಂಚ (೮. ಲಾಮಂಚ) 4 ಹುಲ್ಲು (ಆ ಫುಲ್‌)] 

ಕರಿಲಾವಗ (ನಾ). ಕಪ್ಪು ಬಣ್ಣದ ಒಂದು ಹಕ್ಕಿ; ಕಪ್ಪುಲಾವುಗೆ 
(ಕಿ). («ಎ ಕರಿದು * ಲಾವಗ (ಆ ಲಾವುಗೆ)] 

ಕರಿಲೊಕ್ಕಿ "ಕರ್ಲಕ್ಕಿ' ನೋ. 

ಕರಿವಕ್ಕಿ "ಕರ್ಬಕ್ಕಿ' ನೋ. 

ಕರಿವದನ (ನಾ). ಎ ಕರಿಮುಖ್ಯ : ಕರಿವದನ ಗುಹ ವೀರಭದ್ರರು ನೆರೆಯೆ 
,.. ಹರನು ನಂದಿಯನೇಅಕ ಭೂತಳಕಿಳಿದ ಸತಿಸಹಿತ (ಕೌಶಿರಾ. 
೪೩-೪೧). [ಕರ್ಮಿ + ವದನ] 

ಕರಿನಿಂಡು (ನಾ). ಆನೆಗಳ ಹಿಂಡು: ಕರಿವಿಂಡುಗಳು ಸಿಂಹದ ಹೊಲ 
ದಲಿ ಬಂದು ನೆ! ಮೇವಕೊಂಡು ಜೀವಿಪುವೆ (ಕಂನವಿ. ೩-೪೭). 

[ಕರ್ಮಿ * ಹಿಂಡ್ಸು] 

ಕರಿವುನುಗ (ನಾ). ಒಂದು ಬಗೆಯ ಹುಲ್ಲು: ಸುಂಕರೀ ಹುಲ್ಲು, 
ಕರೀವುನುಗದ ಹುಲ್ಲು, ಊಬಿನ ಹುಲ್ಲು, ಸಣ್ಣ ಊಬಿನ ಹುಲ್ಲು, ಕರಡ 
ಹುಲ್ಲು (ಮೈಔಿಗಿ. ೪೩-೮೪೪). [< ಕರಿದು * ಉನುಗೃ] 

ಕರಿವೆಟ್ಟು "ಕರ್ನೆಟ್ಟು' ನೋ. 

ಕರಿವೈರಿ (ನಾ). - ಕರಿರಿಪು: “ಹರಿ ಮೃಗೇಂದ್ರಂ . . . ಕರಿವೈರಿ ಕೇಸರಿ 
ಯೆನಲ್‌ ಸಿಂಹಮೆನಿಸಿಕ್ಳು > (ಮಂಗರಾ. ೪೭-೭). [ಕರ್ಮಿ + ವೈರಿ] 


೧೫೬೨ 


20 


he 
ಐ 


45 


ಕರಿಹಣ್ಣೆ 
ಣಿ 


ಕರಿವೊಡೆ (ನಾ). ಒಂದು ಪ್ರದೇಶದ ಹೆಸರು: ಕರಿವೊಡೆ ವಿಷಯ 
ತೂಂಬು ವರವು ಪೂರ್ವ ತಟೀ ವಾರಿಪೊಟಕಿ ತೂಂಬು ನಾಮ 
ಗ್ರಾಮಯೋಃ (ಮೈಲಆರಿ. ೧೯೦೯, ೨-೧೮ ; 749). [2] 

ಕರಿವೋಗು, ಕರಿಯೋಗು (ಕ್ರಿ). ಸುಟ್ಟು ಕರಿಕಾಗು: ಬೇಗೆಯ 
ಬೆಂಕಿಯಿಂ ಕರಂ ಬಜಬಜನಾಗಿ ತಾಳಿಸಿದ ವೋಲ್‌ ಕರಿವೋದುವು ಬೆಂದು 
ಬೆಟ್ಟುಗಳ್‌ (ಬಾಧಪು. ೪-೮೦). ಕರಿಯೋಗು: ಉರಿಯ ಪೊರೆ 
ಯೊಳಿರ್ದ ತರುಣಲತೆಗಳಂತೆ ವರನಾರಿಯರಂಗಲತಿಕೆ ಕರಿಯೋಗಿ 
ಕಂಗಳುಗಳು ಕೆಟ್ಟು ಕುರುಡರ ಪರಿಯೊಳೆಸೆದರಬಳೆಯರು (ಅಂಜಚ. 
೯-೮೧). [ಕರ್ಕಿ + ಪೋಗು,] 

ಕರಿಷ "ಕರಿಸ' ನೋ. 

ಕರಿಸ ಕರಿಷ, ಕರಿಸೆ, ಕರುಸೆ (ನಾ). ರಕ್ತ; ನೊರೆ (?) : ಮೃಗ- 
ಕುಲಂ... ಬಾಯ್ಗೆ ಕರಿಸಂ ಬರೆ ನಾಲಗೆಗಿಟ್ಟು ನಟ್ಟ ದಿಟ್ಟ ಗಳೊಡನಳ್ಳೆ 
ಪೊಯ್ಯೆ ನಡೆಗೆಟ್ಟುವು (ಪಂರಾಮಾ. ೭-೯೩) ; ಕರಿಸ ಬಾಯಲಿ ಹಾಯ್ದು 
ಕಳಲಿದ ಕರದ ಕೈದುಗಳರಸುಗಳು ಬಾಯ್ದೆಜಕಯದೇ ನೆಲನೆನುತ ಪರವಶ 
ರಾದರಲ್ಲಲ್ಲಿ (ತೊರರಾ, ೧-೧೭-೪).  ಕರಿಷ: ಜರಿದುದತಿರಥರಾಜಿ 
ಬಾಯಲಿ ಕರಿಷ ಹಾಯ್ದುದು ಭೂಮಿಪಾಲರ ಬಿರುದು ಮುದ್ರಿಸಿದವು 
ಸಮಾರಕುಮಾರನುರವಣೆಗೆ (ಕುವ್ಕ್ಯಾದ್ರೋ. ೧೩-೧೯). ಕರಿಸೆ: ಅಳ 
ವದು ಕಾಯ್ದಗುರ್ವಿಂದೊಳವಾಯಿಂ ಕರಿಸೆಯುಗುಟ್ಟುವೆಯ್ದೆ 
ಮೃಗಂಗಳ್‌ (ಜಗವಿ. ೧೭-೬೫). ಶರುಸ್ಕೆ : ಕರುಳಿನೊಟ್ಟಿಲ ಮುಜುದ 
ತೊಡೆಗಳ ಕರದ ತುಂಡದ ಬಾಯ ಕರುಸೆಯ ನರಳಿ ಹೊರಳುವ ಭಟರ 
ಸಂದಣಿ ಬೀಆತದ್ಭುತವ (ತಿಮ್ಮಅ. ೬-೫೨). 1 

ಕರಿಸಣ್ಣಜಂಬುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮಗ. 
೨೮-೫೩೦). [? + ಹುಲ್ಲು (ಆ ಪುಲ್‌)) 

ಕರಿಸಾಲು (ನಾ). ಕೆಟ್ಟನರ್ಷ ; ಬೆಳೆಯಿಲ್ಲದ ಸಾಲು ; ಬರ: ಧಾರ 
ವಾಡದ ಭೂಮಿಗೆ ಕರಿಸಾಲೆಂಬುವದು ಗೊತ್ತೇ ಇಲ್ಲ (ಕಾಗೆ. ೪೫೭); 
ಕರಿಸಾಲು ಬರಗಾಲಗಳಲ್ಲಿ ಆದು ಬಡಬಗ್ಗರಿಗೆ. ಬಹು ಸಹಾಯ 
ಮಾಡುತ್ತದೆ (ಖಾದಿಕಾ. ೩೦). [ಕರ್ಮಿ ಸಾಲ್ಕು (ಆ ಸಾಲ್ಡ್‌)] 

ಕರಿಸೀಸೆ (ನಾ). ಕರಿಯ ಸೀಸ (9?) : 4ಕೋಫನ- ಕಾಸೀಸ, ಕರಿಸೀಸ 3 
(ಓಷಧಿ. ೧೭೨). [೬ ಕರಿದು * ಸೀಸ್ವ] 

ಕರಿಸ್ಕು (ಕ್ರಿ). ೧. (ಎಣ್ಣೆ ಅಥವಾ ತುಪ್ಪದಲ್ಲಿ) ಕರಿಯುವಂತೆ 
ಮಾಡು. ೨. ಸುಡು; ಕಥಿ (6). [ಕರಿ * -ಸ್ಕು) 

ಕರಿಸ್ಕು "ಕರೆಯಿಸು' ನೋ. 

ಕರಿಸೆ "ಕರಿಸ' ನೋ. 

ಕರಿಸೇವಗೆ (ನಾ). ಕರಿದ ಸೇವಗೆ: ನುಜುಗಿಸಿದ ಸಕಲ ಸಂಭಾರನುಂ 
ಹಸನಾದ ಕರಿ[ಪಾಕಾಂ. ತಟ್‌] ಸೇವಗೆಯೊಳು ಸರಿಗೊಡಿಯುಕ್ಕರಿಸಿ .. . 
ನಜುಗಂಪನಿಕ್ಕಿ (ಸೂಸಶಾ. ೪-೫೬). [ಕರಿ + ಸೇವಗೆ] 

ಕರಿಹಂಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಸಣ್ಣ ಕರೀಕಾಚಿ 
ಹುಲ್ಲು, ಅಕ್ಕು ಹುಲ್ಲು, ಕಾಡುಹಂಚೀಹುಲ್ಲು, ಕರೀಹಂಚೀಹುಲ್ಲು 
(ಮೈಡಔಗಿ. ೮-೧೩೩). [ಆ ಕರಿದು * ಹಂಚಿ * ಹುಲ್ಲು (ಆ ಫುಖ್‌)] 

ಕರಿಹಣೆ (ನಾ). ಆನೆಯ ಹಣೆ. "ಕರಿಹಣೆಗೊಡು' ಪರಾ. 

[ಕರ್ಮಿ + ಹಣೆ ( ಪಣ್ಣೆ)] 

ಕರಿಹಣೆಗೊಡು (ಕ್ರಿ). ಆನೆಯ ಹಣೆಯನ್ನು ಒಡ್ಡು: ಕರಿಯ 
ಕೊ 3ರೆಯೊಳು ತಿಳಿದು ಕರಿಹಣೆಗೊಟ್ಟು ಕರಿಗಳಿಂ ಕರಿಯ ಕೊಲ್ಲಿಸುವೆ 
(ಸೌಂದಕಾ. ೮-೫೬). [ಕರಿಹಣೆ + ಕೊಡು] 

ಕರಿಹಣ್ಣೆ (ನಾ). ಒಂದು ಬಗೆಯ ಸಸ್ಯ: “ಶಲಃ-ಕರಿಹಣ್ಣೆ? 
(ಓಷಧಿ. ೧೬೦). [< ಕರಿದು * ಹಣ್ಣೆ] 


ಕರಿಹತ್ತಿ 


ಕರಿಹತ್ತಿ, ಕರಿಯ ಹತ್ತಿ (ನಾ). ಕಪ್ಪು ಎಲೆ, ಕೆಂಪು ಹೂ ಬಿಡುವ 
ಒಂದು ಬಗೆಯ ಹೆತ್ತಿ ಗಿಡ: ಕರಿಹತ್ತೀ ಸೊಪ್ಪಿನ ರಸದಲ್ಲಿ ಮರ್ದಿಸಿ 
ತಾರೇಕಾಯ ಪ್ರಮಾಣದಲ್ಲಿ ಗುಳಿಗೆಯಂ ಮಾಡಿ (ವಿವೈವಿ. ೭೨). 
ಕರಿಯಹತ್ತಿ : “ನಿಚುಕ1- ಕರಿಯಹತ್ತಿ * (ಓಷಧಿ. ೯೭). 
[ಆ ಕರಿದು * ಹತ್ತಿ (೮ ಪಲ್ತ)] 
ಕರಿಹಾಸು (ಕ್ರಿ). (ಚರ್ಮವನ್ನು) ಹದಮಾಡು, --ಹದಗೊಳಿಸು : 
ಚರ್ಮವನ್ನು ಕರಿಹಾಸುವದು ಮುಂತಾದ ಕೆಲಸ (ಮುಂಬಯಿ ೬-೪೮). 
[ಕರಿ?*- ಹಾಸ್ಕು (ಆ ಪಾಸು,)] 
ಕರಿಹಿಪ್ಟಲಿ ಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ; ನೆಲಹಿಪ್ಪಲಿ 
ಬಳ್ಳಿ. [ಆ ಕರಿದು + ಹಿಪ್ಪಲಿ (ಆ ಹಿಪ್ಪಲಿ) + ಬಳ್ಳಿ] 
ಕರಿಹುಲುಗಿಲು (ನಾ). ಹುಲುಗಿಲದಲ್ಲಿ ಒಂದು ಜಾತಿ; ಕಪ್ಪು 
ಹುಲುಗಿಲು : ಕರಿಹುಲುಗಿಲ ಬೇರು... ಸುಗಂಧ ಕೋಷ್ಮ, ಇವಂ 
ಹುಳಿಯೆಲೆಯ ಲ್ಲಿ ಆರೆದು ಪೂಸಲು ಬಿಳಿಯ ಕುಸ್ಕ ಮಾಣ್ಣುಂ 
(ವಿವೈವಿ. 6೦)... [ಆ ಕರಿದು * ಹುಲುಗಿಲು (ಆ ಪುಲಿಂಗಿಲ್‌)] 
ಕರಿಹೆಸ್ಸರೆಮರ (ನಾ). ಒಂದು ಜಾತಿಯ ಮರೆ: ಕರಿಹೆಸ್ಸಕೆಮರ, 
ಹೆಸ್ಸರಿ (ಮೈಔಗಿ. ೬೭-೧೩೭೪). [ಕರಿದು + ಹೆಸ್ಸರೆ* ಮರೈ) 
ಕರಿಹೊನ್ನೆ (ನಾ). ಕಪ್ಪು ಹೊನ್ನೆ ಮರ: ಕಲ್‌ಮುತ್ತಗ, ಕಲ್‌ 
ಹೊನ್ನೆ, ಕರೀಹೊನ್ನೆ, ನೇಹಿ (ಮೈಔಗಿ. ೫೮-೧೧೭೫). 
[< ಕರಿದು * ಹೊನ್ನೆ (ಆ ಪೊನ್ನೆ)] 
ಕರೀಕುಲೂಫ (ನಾ). ಬೀಗ (?) : ಅರಶಿನವರ ಭೇಟಿ ತೆಗೆದುಕೊಂಡು 
ಕರೀಕುಲೂಫವಪ್ಪಿಶಿ ಕೋಟಿಗೆ ನಿಮ್ಮ ಠಾಣ್ಮ ಕಳುಹಿಸಬೇಕು (ಹೈದರ. 
೩೩-೩೪). [?. *ಕಂಲೂಫ. ೧ ಹಿಂ. ಕುಲು; ಅರ. ಕುಲ್‌ಫ್‌] 
ಕರೀತ "ಖರೀತ? ನೋ. 
ಕರೀರೆ, (ನಾ). ೧. ಮರಳು ಭೂಮಿಯಲ್ಲಿ ಬೆಳೆಯುವ ಒಂಟಿಗೆ 
ಪ್ರಿಯವಾದ ಒಂದು ಬಗೆಯ ಮುಳ್ಳು ಪೊದೆ: “ಕರೀಉಪ್ಪಿಗಿಡ, 
ನಿಸ್ಸಟ್‌ಗೇಗಿಡ, ಕರೀರ (ಮೈಣಗಿ. ೧೭-೩೦೩). ೨. ಬಿದಿರಿನ ಮೊಳಕೆ; 
ಕಳಿಲೆ: “ಗಾಳಿಗೊಡರುವ ಬಿದಿರು ಕೀಚಕ ಮೊಳೆ ಕರೀರಂ? 
(ಮಂಗರಾ. ೩೮-೨೩) ; ಅವನ ಭುಜಮಂ ಕರೀರ [ಪಾಠಾಂ, ಕರಿಕರ]ಮಂ 
ಕಿಳ್ವಂತೆ ಕಿಳ್ತು (ಉಜಶೇ. ೬-೮೬ ವ). ೩. ಹರವಿ; ನೀರಿನ ಪಾತ್ರೆ; 
ಹೂಜಿ; ಘಟ: “ಘಟಃ, ಕರೀರಃ- ಈ ೨ ಹರವಿ? (ಹಲಾಯು. 
೫೩-೧೬೧) ; ಸ್ವಚ್ಛ ಕರೀರೆಡೊಳ್‌' ಗೋಕ್ಷೀರಮಂ ತಂದು (ಚಂದ್ರಭ್ಯು. 
೫-೧೨೮) ; ಪೊಳೆವ ಸ್ಪಟಿಕ ಕರೀರಡೊಳಿಟ್ಟಿ ದೀಪದಂತೊಳಹೊರಗೆ 
ಖಂಡಮಾಗೆಸೆನ ತೇಜೋರಾಶಿ (ವೆಂಕಾರಾ. ೧-೨೩-೧೧). [ಸೆಂ] 
ಕರೀರ್ಕ (ನಾ). ಆನೆಯ ಕೋರೆಯ -ಬುಡ; ದಂತಮೂಲ: 
*ಕರೀರಂ [ಪಾಕಾಂ. ಕರರೀ, ಕರೀರೀ], ದಂತಮೂಲಂ - ಈ ೨ 
ಮೊದಲುಗೊಂಬು (ಹಲಾಯು. ೩೭-೭೦) ; *ದಂತಮೂಲಂ ಕರೀರಂ 
ಮೊದಲಗೊಂಬಕ್ಕುಗ (ಮಂಗರಾ. ೪೬-೩). [ಸಂ. ಕರೀರಾ] 
ಕರೀರಕ (ನಾ). ಜಗಳ; ಕಾಳಗ: “ಯದ್ಧೋತ್ಸುಕಂ ದೋರ್ಮಧ್ಮ 
ಮೆನೆ ಕರೀರಕ (ಪಾಠಾಂ. ಕರೇತರ, ಕಲೆಕರೆ]ಮೆನಲು ಜಗಳಕ್ಕೆ ನಾಮ 
ಮಕ್ಕುಂ? (ಮಂಗರಾ. ೧೩೩-೩೦). [ಸೆಂ.] 
ಕರೀರಿ (ನಾ). ಆನೆಯ ಕೊಂಬಿನ ಬುಡ; ಗಜದಂತ ಮೂಲ (ಕ). 
[ಸೆಂ. ಕರೀರೀ] 
ಕರೀಷ (ನಾ). ಒಣಗಿದ ಸಗಣಿ: ಗುಡರಸೈಕ ವಿಮರ್ದದಿಂ ವಿಂಗಡಿಸಿ 
ಕೊಂಡಿಹ ಭಕ್ಷ್ಯಗಳ ಪಂಗಡದಿ ಮಧುರ ಭೇದಮುಂಟೀ ಸ್ಫುಟ ಕರೀಷ 
ದಲಿವೊಡವೆರದಶುಚಿಯಿಂದ ಸೇವಿಸಡೆಡೆಯದುಂಟೀ (ವಿವೇಭ. 


[ಸಂ.] 


೧೫-೨೮). 


೧೫೫೨ 


13 


30 


35 


ಕರುಕಂಭ 


ಕರು "ಕಜ್ಮು' ನೋ. 

ಕರ್ಕು (ನಾ). ೧. ಎರಕ ಹೊಯ್ಯುವುದಕ್ಕಾಗಿ ಮಾಡಿದ ಅಚ್ಚು; 
ಎರಕದಚ್ಚು ; ಪಡಿಯಚ್ಚು : ಕರು ಕರುವಿಂಗೆ ಕಣ್ಣೆಜವಿ' ಕಲ್ಪೆಸ 
ದೋಜಿಗೆ ನಚ್ಚಿನಚ್ಚು ಕ ೦ಡರಣೆಗೆ ಮಂಡನಂ (ಮಲ್ಲಿಪು. ೨-೭೬). 
೨. ಎರೆಕ ಹೊಯ್ದು ರಚಿಸಿದ ಬೊಂಬೆ; ಎರಕದ ಗೊಂಬೆ: 
ವಿರಹದೆ ಕರುವಿನಂತೆ ಕರುಣದ ಹಾಹೆಯಂತೆ (ಗಿರಿಕ: ೪-೧೧೯ ವ); 
ಒಪ್ಪಿದಳ್‌ ಲೆಪ್ಪದ ಕರುವಿನವೋಲ್‌' (ದಶಕು. ೬-೯೨); ಪಳುಕಿನ 
ಕರುವೆಂದೆನೆ ಧರೆಗಿಳಿತಂದಂ ಪವನ ಮಾರ್ಗದಿಂ ನಾರದಂ (ಪು ಣ್ಯಾಸ್ರ. 
೫-೬೦); ಉದಯದರುಣನ ಕರುವ ಹಿಡಿದಂದದಲಿ ವರ್ಣಚ್ಛನಿಯ 
ಲೊಪ್ಪುವ ಕುದುರೆಗಳ (ಕುವ್ಯಾವಿ. ೬-೫೪). ೩. ಉಬ್ಬು ಕೆತ್ತನೆಯ 
ಕೆಲಸ: ಕೆಲವಜಕೊಳ್‌ ವ್ಯಂಜನಮಿಲ್ಲ; ಅವಾವೆಂದೊಡೆ- ಕರು, ತಣು 
(ಶಮದ. ೪೮ ಪ್ರಯೋ). 

(ಜೇ. ತಮಿ. ಮಲ. ಕರು; ತುಳು. ಕರು, ಗರು; ತೆಲು. ಕರುಗು, 

ಕರುವು] 

ಕರ್ಕು (ನಾ). ೧. ತಳಪಾಯ ; ಶಳಹದಿ; ಮೂಲಸ್ತಂಭ; ತಲೆ 
ಗಂಬ; ಮುಹೂರ್ತ ಕಂಬ: “ಕರುಶಬ್ದಃ . . . ಗೃಹಾದಿ ನಿರ್ಮಾ 
ಪಣೇ  ಸುಲಗ್ಗಸ್ಥಾಪಿತ ಪ್ರಥಮಸ್ತ್ರಂಭವಾಚೀ” (ಶಬ್ದಾನು, ೨೯೬ 
ವ್ಯಾಖ್ಯಾ) ; ಗೋಪಸಮುದ್ರವೆಂದು ತಟಗಉಡಗೆ ಕೊಸ್ತಾಗಿ ಊರಕಟ್ಟ 
ಕರುವನಿಕ್ಕಿ ಊರಿಂ ಬಡಗಲು ಹೊಸ ಕೆಜಕೆಯನ್ನು ಕಟ್ಟಿದ ಸಂಮಂದದಿಂ 
(ಎಕ. 1%, ಚನ್ನಪ. ೧೬೯-೮ ; 1416). "ಕರುಕಂಭ' ಪರಾ. ೨. ನೆಲೆ; 
ಮೂಲಸ್ಥಾನ; ಆಕರ: ಪುರು[ಷಾ]ರ್ತ್ಪದ ನೆಲೆ ಸತ್ಯದ ಕರು 
(ಸೌಇಇ. ೫೫, ೭೬-೨೭ 1118) ; ಸೌರಭದಿಂಪಿಸಿಂದೆ ಕಂಪಿನ ಕರುವಾದ 
ಕೇದಗೆಯ ಮಂಟಪಮೊಪ್ಪು ವುದು (ಕುಸುಮಾ. ೧-೧೦೨) ; ಅಜಕಿತದ' 
ತವರುಜ್ವಳ ಕೀರ್ತಿಯ ಕೆರುವೆನಿನಂ ಸಲೆ ಹಲರಿಂದಬ್ಬಲೂರ ಸೋಮ 
ಗೌವುಂಡಂ (ಎಕ. ೪11, ಶಿಕಾರಿ, ೨೨೫-೬೭; 1204); ಸುರೆತರುವೆ 
ಮುಕ್ತಿಯ ಕರುವೆ (ಚಿಬಪು. ೬-೧೧). , [ದೇ. ॥ ತಮಿ. ಕರು] 

ಕರ್ಕು, ಕರುವ (ನಾ). ಹಿರಿಮೆ; ಎತ್ತರ: ಕ (ಪಾಕಾಂ. ಕು]ರುವಾಗಿ 
ಹಾಡಿದೀ ಗೀತಮಂ ಬಲ್ಲೆ ವೆಂಬರಿಗೆ (ಸಿದ್ಧರಾ. ೯-೫೮). "ಕರುನಾಡು, 
"ಕರುಮಾಡ' ಪರಾ. ಕರುವ: "ಕರುವವನೆ? ಪರಾ. 

(ದೇ. ॥ ತಮಿ. ಕರುಮೈ ; ಮಲ. ಕರುಮ ಎ ಬಿರುಸು, ಗಟ್ಟತನ)] 

ಕರುಂಗಲ್‌ ಕುಲ (ನಾ). ಕರೆಯ ಬಂಡೆಗಲ್ಲಿನ ಗಣಿ: ಅದಿನ್‌ 
ತೆಂಕು ಕರುಬ್ಸಲ್‌ ಕುಲು ಕರುಬ್ಲಲ್‌ ಕುಟಕಿಯಿಂದಿಟ್ಟು ಪಡುವ ಬಂದ 
ಪಳ್ಳದ (ಎಇ. ೫X, ೬೬-೬೦; 892). 

[ಕರುಂಗಲ್ಫ್‌- ಕುಟ್ಮಾ. /ಓ ತಮಿ. ಕೆರುಜ್ಮಲ್‌; ಮಲ. ಕರಿಜ್ಮಲ್ಲು] 
ಕರುಂಗಾಣಿಹತ್ತಿ (ನಾ). - ಕರಿಹತ್ತಿ: ಕರೀಹತ್ತಿ, ಕರುಂಗಾಣಿಹತ್ತಿ 
(ಮೈಔಗಿ, ೪೦-೭೮೯).  [ಕರುಲಗಾಣಿ? * ಹತ್ತಿ (ಆ ಸಟ್ತ)] 
ಕೆರುಂಬ (ನಾ). ಕರುಬುವವನು; ಅಸೂಯೆ ಪಡುವವನು : 
“ ಈರ್ಷಕಃ, ಈರ್ಹಮಾಣಃ, ಈ ೨ ಕರುಂಬಂ (ಕಾಶಕೃ. ೧೨೦). 

[ಕರುಂಬ್ಳು (ಆ ಕಣುಂಬ್ದು) + -ಅ್ಯ) 

ಕರುಂಬು, "ಕಲುಂಬ್ಕು' ನೋ. 

ಕರುಂಬ್ಳು "ಕಜುಂಬ್ಯು' ನೋ. 

ಕರುಕಂಭ (ನಾ). ಕಟ್ಟಡದ ಆರಂಭಕ್ಕೆ ಶುಭಮುಹೂರ್ತದಲ್ಲಿ 
ನೆಡುವ ಕಂಬ: ವ್ಯೋಮಚ್ಛತ್ರದ ಪೊಸ ಪೊಂಗಾವೆನೆ ಭೂಮಿಯನಾ 
ಬಿದಿ ನಿರ್ಮಿಸುವಂದಿಕ್ಕಿದ ಕರುಕಂಭಂ (ಜಯಕಾ. ೧-೩೨); ಪರೆಮಾತ್ಮ, 
ನಿರ್ದನು ತ್ರಿಜಗಳೆ ಬೆಳಗಿನ ಕರುಕಂಭವೊಂದ ನೆಟ್ಟಂತೆ (ಭರಡ. 
೭೪-೨೯). [ಕರು * ಕಂಭ) 


ಕರುಕಲು 


ಕರುಕಲು (ನಾ). ಸುಟ್ಟು ಕರಿಕಾದುದು; ಕರಿಕು: ಮನೆ ಬೂದಿ 

ಯಾಯಿತು. ಕಾಳುಕಡಿಗಳೂ ಕರುಕಲಾದುವು (ಜಮಾನ್ನಾ. ೧೩೫). 
[ಕರಿಕು (ಆ ಕರಿಂಕು) * -ಅಲು (£-ಅಲ್ಕ).! ತಮಿ. ಕರುಗಲ್‌] 

ಕರುಕಿಸು (ಕ್ರಿ). ಪರಿತನಿಸು; ಬೇಗುದಿಗೊಳ್ಳು ; ಸಂತಾಪಿಸು (9): 
ಕರಗಿಸಬೇಡ ದೇಹ ಸ್ಮರಿಸೆ ಚಿಂತೆಯ ನೀನು ಕರುಕಿಸದಿರು ಮನವ 
' ಪರಿಪರಿಯಿಂದ (ಹಮಡ, ೫೧); ಸ್ಮರಿಸುತಲಿ ಶ್ರೀ ಹರಿಯ ಕರುಕಿಸದೆ 
ಮನದಿ (ಹಮಚ. ೧೨೪). [ಕರುಕ್ಕು (೮ ಕರಿಂಕು) + -ಇಸ್ಕು] 

ಕರುಳು; "ಕರಿಂಕು? ನೋ. 

ಕರುಕ್ಕು (ನಾ). ಒಂದು ಬಗೆಯ ಉಂಗುರ: “ಅಂಗುಳೀಯಕಂ, 
ಊರ್ಮಿಕಾ-೨ ಉಂಗುರದ ಹೆಸರು. ಅಂಗುಳಾಭರಣ, ಉರುಟು, 
ಕರುಕು, ಹರಳುಂಗುರ, ಬಿಲ್ಲೆಉಂಗುರ? (ಸಿದ್ಧಾಂತಿ. ೧೭೪). [1] 

ಕರುಗಟ್ಟು (ಕ್ರಿ). ಎರಕಹೊಯ್ಯ್ಯು: ಉರಗೇಂದ್ರ ಪುರದ ರಚನೆಗಳ 
'ನಿಂದ್ರಪ್ರಸ್ಥ ಪುರದ ಬಲಮಂ ಹಿಳಿದು `ಬಳಿಕೈದೆ ಕರುಗಟ್ಟಿ [ಪಾಠಾಂ. 
ಬಳಿದು ಕರುವಂ ಕಟ್ಟಿ] ಸರಸಿಜದ ಕಂದನೀ ಪುರವ ನೆಒಕಿಯದೆ ಮಾಣಂ 
(ಹಚಕಾ. ೧-೩೯); ನೇಸಜ ಕಿರಣಂಗಳಿಂ ದೇಸೆವಡೆಯೆ ಕರುಗಟ್ಟದಂತೆ 
ಸುರುಚಿರತೆವೆತ್ತ ಜಿನ ಪ್ರತಿಮೆಯಂ ಕಂಡು (ಪುಣ್ಯಾಸ್ರ. ೨-೬೪ ವ). 

[ಕರ್ದು * ಕಟ್ಟು. / ತಮಿ. ಕರುಕ್ಕಟ್ಟು) 

ಕರುಗಲ್ಲು (ನಾ). ಕಾರ: ಹುಣ್ಣಿಮೆಯ ದಿನ ಪೂಜಿಸುವ ಕಲ್ಲು; 
ಕಾರಹುಣ್ಣಿಮೆಯ ದಿನ ಹೋರಿಗಳು ಪಂದ್ಯದಲ್ಲಿ ಮುಟ್ಟ 
ಬೇಕಾದ ಗುರಿ; ಕಂಚ: ಕಲ್ಯಾಣನಗರದ ಕಾರಿಗಳೆಲ್ಲ ಕರುಗಲ್ಲ ಗೆಲ್ಲಕ್ಕೆ 
ನೆಕೆದಿದ್ದುವಂತೆ (ಯಾವ ಹೋರಿ ಮೊದಲು ಕರುಗಬ್ಲನ್ನು ಮುಟ್ಟು 
ವುದೋ ಅದು ಗೆದ್ದಂತೆ) (ಬೆಳುಮ. ೨೧೪). 

[ಕರು, (ಆ ಕಲ್ಕು) * ಕಲ್ಲು (ಆ ಕಲ್ಯ್‌)) 

ಕರುಗಾಣ (ನಾ). ಒಂದು ಬಗೆಯ ಸಸ್ಯ: ಕರುಗಾಣ, ಸಿಂಬಳಿಕೆ 
(ಮೈಔಗಿ. ೫೧-೧೮೩೧). [2] 

ಕೆರುಗ್ಗು "ಕರ್ಗುು? ನೋ. 

ಕರುಗ್ಗು (ನಾ). ಪಡಿಯಚ್ಚು : ಮೂಲೋಕದರಸಿಯರ ಲಾವಣ್ಯರಸ 
ಘಟ್ಟಿಯಂ ತೆಗದು ನಸುಮೂಸೆಯೊಳು ಕರಗಿ ಶಶಿಕಾಂತ ಕರುಗಿನಲಿ 
ಯೆಕೆದಮೃತ ಶಿಲೆಯಿಂದ ಒಪ್ಪವಿಟ್ಟು (ನವಮೋ. ೧೭-೫೦). 

[ಕರು + -ಗು?) 

ಕರುಗೊಳ್‌ (ಕ್ರಿ). ಎರಕವಾಗು; ಎರಕದಿಂದ ಪ್ರತಿಮೆಯಾಗು : 
ಓ ತಾಯಿತಂದೆ ಶಿವವೆಂದೆ ನಿಮಗೆ ಕರುಗೊಳುವ ಅರುವಿನಂದೆ 
ನೀವಿತ್ತ ಪಾಲು ನಮಗದುನೆ ಹಾಲು ಕರುಳಾಯ್ತು ಕರುನಿನಂತೆ 
(ಹೃದಸ. ೭-೮). "ಕೆರುಗೊಳಿಸು? ಪರಾ. [ಕರ್ದು ೬ ಕೊಳ್‌) 

ಕರುಗೊಳಿಸು (ಕ್ರಿ). ಎರಕಹೊಯ್ದು ಪ್ರತಿಮೆ ಮಾಡು; ಮೂರ್ತಿ 
ಗೊಳಿಸು: ಚತುರ್ಮುಖನಂಜನಾಚಲವ ಕರುಗೊಳಿಸಿ ಕಡೆದಸುಗೊಳಿಸಿ 
ಕರ್ಬುರಗೆ ಕೊಟ್ಟಿ ನೊಯೆಂಬ ವೊಲು ಹನ್ನೆರಡು ಯೋೊಜನದಿಭ 
ವಿರಾಜಿಸಿತು (ತೊರರಾ. ೬-೨೯-೧೮). [ಕೆರುಗೊಳ್‌ + -ಇಸ್ಕು] 

ಕರುಗೋಷ್ಟಿ (ನಾ). ಕರುಗಳ ಕೊಟ್ಟಿಗೆ; ಕರು ಹಟ್ಟಿ: ಕರು 
ಗೋಷ್ಟಿಯ ಪೊಲ ಮೇರೆ ವಾಯವ್ಯದ ಮಿದಿಯ ಮೇಗಣ ೫ ಜಾಲದಿನ್ಸೆ 
(ಎಕ. ೫ (5), ಚಿಕ್ಕಬ. ೧೦೬-೩೭ ; 850), 

(ಕರು, (ಆ ಕಲ್ಕು) ಗೋಷ್ಟಿ] 

ಕರುಚಿಯ ಅಪ್ಪ (ನಾ). ಒಂದು ಬಗೆಯ ಕಜ್ಜಾಯ : (ಚ]ರುಪು ೧ 
ಕರುಚಿಯಅಪ್ಪ ೫ ಅತಿರಸ ೫ ಸುಖಿನಪ ೫ ಯೆಂಣೆಹೂರಿಗೆ ೫ ವಡೆ ಜ 
(Aun. IV; ೨೫೦-೮ ; 1521). [ಕರುಚಿ? + ಅಪ್ಪ] 

ಕರುಟ್ಟು "ಕರಟ್ಕು' ನೋ. 


೧೫೫೪ 


45 


ಕರುಣಾಕ್ರಂದನ 


ಕರುಟ್ಮು (ನಾ). ಉಂಡೆ (?): ಮಹಾದಿಲಿಂಗಕ್ಕೆ ಸ್ನಪನಂಮಾಡಿ ಶಿವ 
ಸಿದ್ಧ ಕಾದಗ್ಸವಣಿಯಟ್ಟಿ ಕಳಿ ಕರುಟು [ಪಾಳಾಂ. ಟ್ವ, ಟಿ] ಚಂದನಂಗಳ 
ನೊರಸಿ (ಹಿದ್ಧರಾ. ೮-೭೩). [?] 
ಕರುಟುಬೀಳು "ಕರಟುಬೀಳು' ನೋ. 
ಕರುಣ (ನಾ). ೧. ಕನಿಕರ; ಮರುಕ; ದಯೆ: ಅಕಟಕಟಾ ಶಿವ 
ನಿನಗಿನಿತು ಕರುಣನಿಲ್ಲ (ಬಸವ. ೬೪); ಕರುಣದಿಂ ಶಶಿಧರಂ ನಾಟ್ಕ ವಾಡಿದ 
ನಿಲ್ಲಿ (ತಿರುರ. ೩) ; ನಿನಗೆ ಶೂಲಿಯ ಕರುಣಪಾಯ್ತು (ಕಃ ವ್ಯಾ ದ್ರೊ . 
೯-೧೦). ೨. ಕನಿಕರವನ್ನು ಹುಟ್ಟಿಸುವಂತಹೆದು. "ಕರುಣಕಥೆ? 
ಪರಾ. ೩. [ಕಾವ್ಯವಿಖಾ] ನವರಸಗಳಲ್ಲಿ ಒಂದು; ಶೋಕವೆಂಬ 
ಸ್ಥಾಯಿಖಾಭಾವದಿಂದ ಹುಟ್ಟುವ ರಸ: ಪ್ರಕಟಿತರ ಶೋಕಭಾವ ಪ್ರಕೃತಿ 
ಪರಂ ಕರುಣಮಾರ್ತಜನತಾ ವಿಷಯಂ (ಕಾವ್ಯಾವ. ೮೦೯) ; ಕರುಣಂ 
ಶೋಕದಿನಕ್ಕುಂ (ರಸರ. ೨-೫೦). ೪. ಒಂದು ಜಾತಿಯ ಮರ. [ಸಂ.] 
ಕರುಣಂಗೆಯ್‌ (ಕ್ರಿ). ೧. ಕನಿಕರಪಡು; ದಯೆತೋರು: ಕರುಣಂ 
ಗೆ ಯ್ದ 9 ಮೃಗಗಣಪರಿವೃಢನಿನ್ನಂಜಬೇಡವಾದಂ ಪುಣ್ಯಂ ದೊರೆ 
ಕೊಂಡುದು ನಿನಗೀಗಳ* (ಪಂಚತಂ. ೫೫-೨೦). ೨. (ಆಲಂ) ದಯ 
ಪಾಲಿಸು; ಅನುಗ್ರಹಿಸು: ಎನಗಿನ್ನೊಂದು ವ್ರತಮಂ ಕರುಣಂಗೆಯ್ಕಿ 
ಮೆಂದು ಪ್ರಾರ್ಥಿಸುವುದುಂ (ಧರ್ಮಾಮೃ. ೨-೨೦೬). 
[ಕರುಣ + ಗೆಯ್‌ (ಆ ಕೆಯ್ಯ್‌)] 
ಕರುಣಂಬಡು (ಕ್ರಿ). ಕರುಣಂಗೆಯ್‌ ೧: ಎಂದು ಕರುಣಂಬಡೆ 
ನುಡಿದೊಡಗೊಂಡು ಫೋದಳ್‌' (ಸಂಪಭಾ. ೪-೯೯ ವ). [ಕರುಣ + ಪಡು] 
ಕರುಣಕಥೆ (ನಾ). ಕನಿಕರ ಹುಟ್ಟಿಸುವ ಕಥೆ; ಶೋಕಮಯವಾದ 
ಕಥೆ: ಮೃದುವಾಗಿ ಹಾಡಿದೆನು ಕರುಣಕಥೆಯ (ಇಂಗೀತ. ೪೪-೨೨). 
[ಕರುಣ + ಕಥೆ] Kis 
ಕರುಣದೋಅ (ಕ್ರಿ). - ಕರುಣಂಗೆಯ್‌ ೧: ಕರುಣದೋಣಜದೆ 
ನೃಪತಿ ಸತಿಯಳ ತೊಜಕಿದು ಬಿಸುಟಿನು ವನದೊಳಗೆ (ನಳಚ. ೫-೨೦). 
(ಕರುಣ -ತೋಣ (೮ ತೋಯ್‌್‌)) 
ಕರುಣಪ್ರಸಾದ (ನಾ). ಗುರುವು ಕರುಣೆಯಿಂದ ಕೊಟ್ಟ ಪ್ರಸಾದ: 
ಹರನ ಶಿಲೆಯೆಂದವಗೆ ಕರುಣಪ್ರಸಾದ ಎಂಜಲೆಂದವನಿಗೆ ನರಕ 
ತಪ್ಪುವಡೆ (ಸರ್ವಜ್ಞ. ೫೧). [ಕರುಣ + ಪ್ರಸಾದ] 
ಕರುಣಮೋಹ (ನಾ). ನಾಲ್ಕು ಬಗೆಯ ಮೋಹ ಗಳಲ್ಲಿ ಒಂದು: 
ಲಜ್ಞಾಮೋಹ, ವಿಭವಮೋಹ, ಕರುಣಮೋಹ, ನಿಜಮೋಹನೆಂಬ 
ಮೋಹ ಚತುಷ್ಟಯ ವಿಷಯೆರಿಂ (ವಿವೇಕ. ೨೨೯). [ಕರುಣ * ಮೋಹ] 
ಕರುಣಾಂಬು (ನಾ). (ದುಃಖದಿಂದ ಬರುವ) ಕಣ್ಣೀರು; 
ದುಃಖಾಶ್ರು : ಸಕರುಣಾಂಬ:ಗಳೆಂಬೆನೇ ಕರುಣಾಂಬುಗಳಿವಲ್ಲ (ಬಸಪು. 
೧೮-೬೪). [ಕರುಣ 4+ ಅಂಬ್ಕು] 
ಕರುಣಾಂಬುಧಿ (ನಾ). ದಯೆಯ ಸಮುದ್ರ: ದೇವ ಎನ್ನಂ ತೊತ್ತು 
ಗೊಂಡ ಕರುಣಾಂಬುಧಿಯೆ (ನಂಬರ. ೯-೧೨೮). ತನ್ನಡಿಗಳಿಗೆ ಕೆಡೆದಿರ್ದ 
ವನನೆತ್ತಿ.. . ಮಾರಪ್ರಭು ಸರಸಕರುಣಾಂಬುಧಿಯೊಳಭಿಷಿಕ್ತನಂ ಮಾಡಿ 
(ಬಸಪು. ೩೦-೩೦). [ಕರುಣ + ಅಂಬುಧಿ] 


"ಕರುಣಾಕರ (ನಾ). ದಯೆಯ ನೆಲೆ; ಕೃಪೆಯ ಮೂಲಸ್ಥಾನ: 


ಮುಗಿ ಕರುಣಾಕರಂ ಕಪರ್ದಿ ಕಯ್ದೆಗೆದು ನಿಂದಾಗಳ್‌ (ಶಬಶಂ. 
೪-೮೮ ವ). [ಕರುಣ + ಆಕರ್ಕ] 
ಕರುಣಾಕ್ರಂದನ (ನಾ). ಕರುಣೆ ಹುಟ್ಟುವಂತೆ ಗಟ್ಟಿಯಾಗಿ ಅಳು 
ವುದು, -ಇರೋದನ; ದುಃಖದಿಂದ ಅಳುವಿಕೆ: ಕರುಣಾಕ್ರಂದನಂ 
ಗೆಯ್ವುದುಮಾಗಳದಂ ಕಂಡು (ಗದಾಯು. ೧೦-೧೫ ವ). 
[ಕರುಣ + ಅಕ್ರಂದನ] 


೦1-2-8, 


ಕರುಣಾಜನಕ 


ಕರುಣಾಜನಕ (ಗು). ಕನಿಕರ ಹುಟ್ಟಿ ಸುವ; ದಯನೀಯ: 
ಓಲೆಕಾರ ಗಂಗವ್ವನ ಸ್ಥಿತಿ ಇನ್ನಿಷ್ಟು ಕರುಣಾಜನಕವಾಗಿದೆ (ಸಮಜೀ. 
೧೩ ಪೀಠಿಕೆ); ಆ ನಗು ಮನೋಹರವಾಗಿಲ್ಲದಿದ್ದರೂ ಆಕರ್ಷಕವಾಗಿತ್ತು ; 
ಕರುಣಾಜನಳವಾಗಿತ್ತು (ಪತರ. ೧೯೩). 
[ಸಂ. (ಕರುಣಾ * ಜನಕ)] 
ಕರುಣಾಜಲಧಿ (ನಾ). - ಕರುಣಾಂಬುಧಿ: ಕರುಣಾಜಲಧಿ ತಾನಾ 
ಕೌರವೇಂದ್ರನ ಹೊಳಲೊಳಗೆ ನಿಜಶರಣನಿಹ ಮನೆಗಾಗಿ ಬರುತಿರ್ದ 
(ಸೆಂ. (ಕರುಣಾ * ಜಲಧಿ)] 
ಕರುಣಾಧೃನಿ (ನಾ). - ಕರುಣಾಕ್ರಂದನ: ಮಾರ್ದನಿನೆರಸಂದಟೀಪಿಂ 
ಕರುಣಾಧ್ವನಿ ಪೊಂಪುಟಯಾದುದು (ಶಾಂತಿಪು. ೯-೮೨). 
[ಸಂ. (ಕರುಣಾ 4 ಧ್ವನಿ)) 
ಕರುಣಾಸಾಂಗ (ನಾ). ೧. ಕರುಣೆಯಿಂದ ತುಂಬಿದ ಕಡೆಗಣ್ಣಿನ 
ನೋಟ; ದಯಾದೃಷ್ಟಿ; ಕೃಪಾ ಕಟಾಕ್ಷ: ಮಾನಿನಿಯ ಕರುಣಾ 
ಪಾಂಗ ರೆಸಭಾಜನವು ಪ್ರಣ್ಯವಲಾಯೆನುತ ಬೀಳ್ಕೊಂಡನಗ್ರಜೆಯ 
(ಕುವ್ಯಾವಿ. ೨-೪೯). ೨. ದಯಾದೃಷ್ಟಿಯುಳ್ಳವನು: ಕರುಣಾ 
ಪಾಂಗಂ ನಿರಂಗಂ ಮೃಡಂ .. . ಕೂರ್ತೀಗೆ ನಿರ್ನಿಫ್ಲುಮಂ (ಹಮ್ಮಾರ. 
೧-೬೭); ಕರುಣಾಪಾಂಗಂ ಪಾಲಿಕೆಮ್ಮನುಜಕಿ ಶಿವಲಿಂಗಂ (ರಾಜಶೇ. 
೨-೧); ತಂದೆ ಹೆಳವನಕಟ್ಟೆ ರಂಗ ಕರುಣಾಪಾಂಗ (ಕರ್ಣಾಕ. ೨೫೭). 
[ಕರುಣ + ಅಪಾಂಗ] 
ಕರುಣಾಪಾತ್ರ (ನಾ): ಕನಿಕರಕ್ಕೆ ಯೋಗ್ಯನಾದವನು: ಅವನಂಥ 
ಕರುಣುಪಾತ್ರನು ಮತ್ತು ಅವನಂಥ ಕರುಣಾವಂಚಿತನು ಜಗತ್ತಿನಲ್ಲಿ 
ಮತ್ತಿನ್ನಾರಿದ್ದಾರೆ! (ಇಪ್ಪೆಕ. ೩೦೩). [ಸೆಂ. (ಕರುಣಾ ಪಾತ್ರ)] 
ಕರುಣಾರಸ (ನಾ). - ಕರುಣ ೩: ನೀರರಸಂ ಸ್ಫುಟೋಕ್ತಿಯಿನುದಾರ 
ತಮಂ ಕರುಣಾರಸಂ ಮೃದೂಚ್ಚಾರಣೆಯಿಂದಮದ್ಳುತರಸಂ ನಿಬಿಡೋಕ್ತಿ 
ಗಳಿಂದಮಲ್ತೆ (ಕವಿರಾ. ೨-೯೭) ; ಈತನ ಚಿತ್ತದಲಿ ಕರುಣಾರಸಕೆ 
ಕಾಲಾಟವಾಯ್ತು (ಕುವ್ಯಾಕ. ೨೬೭-೪). (ಸಂ. (ಕರುಣಾ*- ರಸ)] 
ಕರುಣಾರ್ತ (ಗು). ದುಃಖದಿಂದ ಪೀಡಿತ. "ಕರುಣಾರ್ತಸ್ಟರ' 
ಪರಾ. [ಕರುಣ + ಆರ್ತ) 
ಕರುಣಾರ್ತಸ್ಟರ (ನಾ). ದುಃಖಾರ್ತವಾದ ಸ್ವರ: ಸಾಲೆಯ ಗುರುವು 
ಆ ಕರುಣಾರ್ತಸ್ವರವನ್ನು ಕೇಳಿದನು (ಮುಂಬಯಿ. ೪-೩೮). 
[ಕರುಣಾರ್ತ + ಸ್ವರ] 
ಕರುಣಾಲು, ಕರುಣಾಳು (ನಾ). ಕನಿಕರವುಳ್ಳವನು; ದಯಾಳು: 
ಕರುಣಾಲು [ಪಾಕಾಂ. ಳು] ಬಸವಂ ಲಿಂಗಜಂಗಮದೊಳು ಸೊಬಗನೆನಿಸಿ 
(ಬಸಪು. ೧-೩೩). ಕರುಣಾಳು : ನಿಜಭಾಳವೊಂದಿಸಿ ವಂದಿಸಿದ ಕರು 
ಹಾಳು [ಪಾಠಾಂ. ಲು] ವಂ... ಏಳೆನುತ ಕೈವಿಡಿದು (ಬಸಪು. ೪೬-೭೫); 
ಕಾವನಾ ಕರುಣಾಳು ಮಲಕಿವೊಗೆ (ಕಾಶಿರಾ. ೧೪-೫೩). [ಸೆಂ.] 
ಕರುಣಾಲುತನ (ನಾ). ದಯಾಪರತೆ; ಕನಿಕರವನ್ನು ತೋರುವ 
ಸ್ವಭಾವ (೪). [ಕರುಣಾಲು + -ತನ] 
ಕರ.ಣಾವಂತ (ನಾ). - ಕರುಣಾಲು: ಸಂತತಾಮಳ ಕೀರ್ತಿ ಕರುಣಾ 
ವಂತಮೂರ್ತಿ ... . ಸದ್ಗುರುವು (ಬಸಪು. ೩-೬೭). 
(ಸೆಂ. ಕರುಣಾವತ್‌] 
ಕೆರುಣಾನಲೋಕನ (ನಾ). ಕೃಪಾದೃಷ್ಟಿ; ಅನುಗ್ರಹದ ನೋಟ: 
ಆವುದರಿದಿವರಿಗೆ ಭವತ್ಯರುಣಾನಲೋಕನವುಂಟು (ಕುವ್ಕಾಅ. ೪-೧೪); 
ಏವುದೆಮ್ಮಯ ರಾಜ್ಯ ಸುಖಿವದೆನಾವ ಮೂಢನು ಬಯಸುವನು 
ಕರುಣಾವಲೋಕನವೆಮಗೆ ಸಾಕು (ಕೌಶಿರಾ. ೪೪-೯). 
[ಕರುಣ + ಅನಲೊಃಕನ] 


(ಕುವ್ಯಾಉ. ೮-೫). 


೧೫೨೫೪ 


20 


25 


30 


35 


40 


ಕರುನಾಡು 


ಕರುಣಾಸಿಂಧು (ನಾ). ಕರುಣಾಂಬುಧಿ: ಪರಮ ಕರುಣಾಸಿಂಧು 
ಪಾವನ ಚರಿತೆ ಪದ್ಮಜಮುಖ್ಯ ಸಕಲಾಮರ ಸುಪೂಜಿತೆ ಲಕ್ಷ್ಮಿ ಕೊಡುಗೆಮ 
ಗಧಿಕ ಸಂಪದವ (ಕುವ್ಕಾಆ. ೧-೯). (ಸಂ. (ಕರುಣಾ + ಸಿಂಧು] 
ಕರುಣಾಸ್ಪದ (ನಾ). - ಕರುಣಾಪಾತ್ರ: ಯಡುಗಳನ್ವಯಡೊಳಗೆ 
ಕರುಣಾಸ್ಪದರು ಜನಿಸಿರಲು (ಕುವ್ಯಾಭೀ. ೩-೨೮). 
[ಕರುಣ * ಆಸ್ಪದ] 
ಕರುಣಾಸ್ಪದತೆ (ನಾ). ಕನಿಕರಕ್ಕೆ ಎಡೆಯಿರುವುದು; ದಯೆಗೆ ಅವ 
ಕಾಶ: ಇದಜಕೊಳಾತಂಗಿಲ್ಲ ಕರುಣಾಸ್ಪದತೆ ನಿಸ್ಕಾರುಣ್ಣ ಭೂಯಂತ್ರದ 
ವಿನೋದಕ್ರೀಡೆ ಕೃಷ್ಣನದೆಂದನಾ ಜ್ರೋಣ (ಕುವ್ಯಾದ್ರೋ. ೮-೬೨). 
(ಸೆಂ. ಕರುಣಾಸ್ಪದತಾ (ಕರುಣ 4 ಆಸ್ಪದತಾ)] 
ಕರುಣಾಸ್ಯ (ನಾ). ಕರುಣೆಯನ್ನು ಹುಟ್ಟಿಸುವ ಮುಖ; ದುಃಖ 
ದಿಂದ ಕೂಡಿದ ಮುಖ: ಮಗನ ಕರುಣಾಸ್ಮಮಂ ಚಂದ್ರಚೂಡಂ 
ಕಂಡು (ಬಸರ. ೧-೫೩). [ಕರುಣ 4 ಆಸ್ಕ] 
ಕರುಣಾಳು "ಕರುಣಾಲು' ನೋ. 
ಕರುಣಿ (ನಾ). ಕರುಣಾಳು: ಕರುಣಿ ಕರುಣಿ ಕರುಣಂ ಲೇಸಾಯ್ತು 
ಅರ್ಚಿಸಿತಕ್ಕೆ ಫಲವಾಯ್ತು (ಬಸರ. ೪-೩೬); ಭಕ್ತನತ್ಸಲ ನೀ ಕರುಣಿ 
ತಾಂ ಭಕ್ತನಿಧಿ (ಬಸಪು. ೧೦-೪೧). [೮ ಸಂ. ಕರುಣಿನ್‌] 
ಕರುಣಿತನ (ನಾ). ದಯಾಪರತೆ; ದಯಾಗುಣ: ಕರುಣಿತನವನು 
ಮೆಜಕಿಯಲೋಸುಗವಿರದೆ ಗಗನೇಚರದ ಗತಿಯಲಿ ಬಂದನೈ ಜ್ವೈಪಾ 
ಯನ ವ್ರತಿಪ (ಕುವ್ಯಾದ್ರೋ. ೭-೨೦). [ಕರುಣಿ + -ತನ] 
ಕರುಣಿಸು (ಕ್ರಿ). ಕನಿಕರವನ್ನು ತೋರು; ದಯೆತೋರು; ಅನು 
ಗ್ರಹಿಸು: ವಿರಹಾನಳನಾ ತಾಪಡೆ ಕರಗುಗುಮಿನ್ನಾಕೆಗಿನಿಸು ಕರುಣಿಸು 
ಮನದೊಳ್‌ (ಕವಿರಾ. ೩-೧೯೧); ಕರುಣಿಸಿ ದಯೆಯಿಂದಿನ್ನಿತ್ತುದೆ 
ಸಾಲ್ಲುಮೆಂಬರ್‌ (ಪಂಪಭಾ. ೯-೪೧); ಕುರುಡರ್‌ ಕುಟೀಯೊಳ್‌ ಕೆಡೆ 
ದೊಡೆ ಕರುಣಿಸಿ ತೆಗೆವನನೆ ನಂಟಿಂ (ಧರ್ಮಾಮೃ. ೭-೧೨೫); ವರ ವಚನ 
ನಿಮ್ಮದು ಕರುಣಿಸುವುದಮರತ್ವವನು ನಮಗೆ (ಕುವ್ಯಾಕ. ೬-೫). 
[ಕರುಣ -ಇಸ್ಕು) 
ಕರುಣೆ (ನಾ). ೧. ದಯೆ; ಕನಿಕರ: ಪ್ರನಹಿಸಲಿ ... ಎನ್ನ ಮನವಾ 
ಕರುಣೆ ತವರಿನೆಡೆಗೆ (ಮ ಬೆದೆ. ೨೧-೮) ; ಇದರಿಂದಲೇ ತಂದೆತಾಯಿ 
ತನವು ಸ್ನೇಹ ಕರುಣೆಯ ಸತ್ಯದುದ್ಯಾನವು (ಕರುಶ್ರಾ. ೭). ೨. ಕರುಣ 
ರಸ. ೩. ಒಂದು ಸಸ್ಯದ ಹೆಸರು: “ರಾಜಪ್ರಿಯಾ - ಕರುಣೆ? 
(ಓಷಧಿ ೧೩೭). ` (ಸಂ. ಕರುಣಾ) 
ಕರುಣೋದಯ (ನಾ).ಕರುಣೆಯ ಹುಟ್ಟು; ದಯೆಯ ಆವಿರ್ಭಾವ: 
ಹರ ಕರುಣೋದಯಮಾದಂತರುಣೋದಯಮಾಗೆ (ಬಸರ. ೪-೫೭); 
ಆದಿಮೂರುತಿ ನೀನು ನೆಣ ಕರುಣೋದಯ ಹೃದಯಾಂಗಣದಿ ಜ್ಞ್ಯಾನೋ 
ದಯವನೆನಗಿತ್ತು ರಕ್ಷಿಸು (ಹರಿಸಾ. ೨೨); ಹರ ಕರುಣೋದಯವಾದರ 
ಸಾಧ್ಯವು ತಾನೆಂಬುದಾವುದಿನ್ನುಂಟು (ಇಂಚಾಪ. ೫೦-೩೬). 
[ಕರುಣ + ಉದಯ) 
ಕರುದೋಯು (ಕ್ರಿ). ಪಡಿಯಚ್ಚನ್ನು ತೋರು; ಎರಕದ ಅಚ್ಚನ್ನು 
ಕಾಣಿಸು (?): ಕರುದೋಜ ಕರುವ ಶೋಧಿಸಿ ಲರೋಹರಸವೆಆಕದರುಹನ 
ಪ್ರತಿಮೆದೋರ್ಪಂತೆ (ಭರಚ. ೬೬-೧೦೮). 
[ಕರ್ಯು* ತೋಲ್ಲು (೮ ತೋಜ್‌)] 
ಕರುನಾಡು (ನಾ). ೧. ಎತ್ತರವಾದ ನಾಡು. ೨. ವಿಶಾಲವಾದ 
ನಾಡು; ಕನ್ನಡ. ದೇಶ: "ಕರುನಾಡು? ಎಂದರೆ ವಿಸ್ತೃತ ನಾಡು 
ಕರ್ನಾಡ - ಮಹಾರಾಷ್ಟ್ರ, ಎಂಬ ನಿರುಕ್ತ ಹೇಳುವ ಮೋಹವಾದುದನ್ನೂ 
ನಮ್ಮಲ್ಲಿ ಕಾಣಬಹುದಾಗಿದೆ (ಕರ್ಣಾಟ. ೧೯೬). [ಕರ್ಮು * ನಾಡು] 


ಕರುಬಿ 


ಕರುಬಿ (ನಾ). ಕರುಬುಳ್ಳ ವ್ಯಕ್ತಿ : “ರೇಷ್ಬಾ- ಕರುಬಿ? (ಕಾಶಕೃ. ೫೮). 
[ಕರುಂಬ್ಳು (೮ ಕಣುಂಬ್ಳು) + -ಇ] 

ಕರುಬು, "ಕೆಟುಂಬ್ಬು? ನೋ. 

ಕರುಬ್ಕು "ಕಜುಂಬ್ಯು' ನೋ. 

ಕರುಬುದೈವ (ನಾ). ಹೊಟ್ಟಿಕಿಚ್ಚಿನ ದೈವ; ಮತ್ಸರದ ದೈವ: 
ಅರಿಯದಾ ಹೂಟಿವನು, ಕರುಬು ದೈವವನು, ನಾವೆಯೊಡೆಯರ ಕರಸಿ 
ಬೆಸಸಿದನ್‌ (ಪಾರಸಿ. ೧೫-೩೩೯). [ಕರುಬ್ಯು (4 ಕಲಂಬ್ಳು) + ದೈವ] 

ಕರುಮ "ಕಮ್ಮ್ಯ' ನೋ. 

ಕರುಮಗತಿ (ನಾ). ಕರ್ಮದ ಗತಿ; ದೈವಗತಿ: ಬರುವುದಿಂತೆತ್ತಣಿನೊ 
ಬೇಡದ ಪ್ರಾರಬ್ಧ ಕರುಮಗತಿ ಕೃತ್ರಿಮವೊ (ಮಂಕುಕ. ೩೦೭). 

[ಕರುವ (ಆ ಕಮ್ಮ್ಯ) + ಗತಿ] 

ಕರುಮಾಡ, ಕರುವಾಡ, ಕರುವಾಡು (ನಾ). ಉಪ್ಪರಿಗೆ; ಮಹಡಿ: 
*ಕರುಮಾಡಂ ನೆಲೆನನೆಯುಪ್ಪರಿಗೆಯುಮೆನೆ ಸೌಧ ೫ (ಕವಿಕಂ. ೧೪೪); 
ಕರುಮಾಡದ ಮೇಗಣ ನೆಲೆಯೊಳಿರ್ದು (ವಡ್ಡಾ ರಾ. ೧೧೭-೯); ಕರು 
ಮಾಡಮನಾದರದಿಂದೆಮೇಜಕಿ (ಪಂಪ ಭಾ. ೪-೧೦); ಕಚದ್ರುಮಂ 
ನಿರ್ಬುದ್ಧಿಯೊರ್ವನೆ ಕರುಮಾಡದೊಳ್‌ ಶ್ವೇತ ಕಪೋತಶನಂತಿರ್ದು ಶತ್ರು 
ಸಂಗ್ರಹಣಕ್ಕೊಳಗಾದಂ (ಪಂಚತಂ, ೨೯-೨); ಏಳುನೆಲೆಯ ಕರುಮಾಡ 
ದುಪ್ಪರಿಗೆಯೊಳಗೆ (ಆದವ. ೭೬) ; 'ನೀಳ್ತೊಂದು ಕಂಬದಗ್ರದೊಳಿರ್ದಾ 
ಕರುಮಾಡಮನೇಣಜಕ (ಜಗವಿ. ೬-೪೩). ಕರುವಾಡೆ': “ಕರುವಾಡಮೆನ 
ಲುಪ್ಪರಿಗೆಯಕ್ಕು? (ಕಶರ. ೧೮) ; ಕರುವಾಡಂಗಳನೇಟಕ ವೃಕ್ಷಕುಲಮಂ 
ಸಾರ್ದೇಜಕಿಯೊಪ್ಪಿರ್ಪ ಗೋಪುರವೃಂದಗಳನೇಜಕಿ (ಗಿರಿಕ. ೧೦-೧೦೦); 
ದೊರೆ ದೊರೆಗಳ ಮಂದಿರದೊಳು ರಾಜಿಪ ಕರುವಾಡದ ಕಳಸಗಳು 
(ಕಂನಎ. ೨೨೭೫). ಕರುವಾಡು : ಬೇಕೆಂಬ ತಂದೆಯ ಕರುವಾಡುವಾ 
ಸನಯೇಕನಲ್ಲ ದೆಚಕ್ಸು ನಾಸ್ತಿ (ದೇವಾಂಪು. ೧-೭೩). [ಕರ್ಯು + ಮಾಡ್ಕ) 

ಕರುನ್ಮು "ಕಮ್ಮ್ಯ' ನೋ. 

ಕರುವ «ಕರ್ಮು' ನೋ. 

ಕರುವಗಬಕ್ಷೆ (ನಾ). ಎತ್ತರವಾದ ಗಡ್ಡೆ: ಕರುವಗಲ್ತಿಯಿಂ ಬಡೆಗಲ್‌ 
ತಪೋಧನರ್ಗ್ಗೆ ವಕ್ಳಾಣಿಸುವ ಉಪಾಧ್ಯಾಯರ್ಗ್ಸೆ ಗಟ್ತಿ ಮತ್ತರೊನ್ನು 
(ಸೌಇಇ. 201-1, ೧೧೬-೩೩ ; 1075). (ಕರುವ (೮. ಕರ್ಕು) + ಗಟ್ಸ್‌] 

ಕರುವಗೆಯ್‌, ಕರುವಗೆಯಿ (ನಾ). ದಿಣ್ಣೆಯ ಹೊಲ: ಹೊಲಗೇರಿಯ 
ಪಡುವಣ ಕರುವಗೆಯ್ಕಿಂದಂ ತೆಂಕಲಾಜುಮುತ್ತರು (ಸೌಇಇ. ಒi-i, 
೫೦-೧೯; 1005); ಆ ಕೆಯ್ಯ ಸ್ಥಳಂ ಕರುವಗೆಯ್ಯಿಂ ಪಡುವಲು (ಸೌಇಇ. 
x1-ii, ೧೫೨-೩೮; 1109). ಕರುವಗೆಯಿ : ಕರುವಗೆಯಿ ಮತ್ತರು 
ಹನ್ನೊಂದು (ಎಇ. 2೭೪೩11, ೧೮೫-೩೯ ; 1097). 

[ಕರುವ (ಆ ಕರ್ಮು) + ಕೆಯ್‌,] 

ಕರುವಗೆಯಿ "ಕರುವಗೆಯ್‌' ನೋ. 

ಕರುವಗೇರಿ (ನಾ). ದೊಡ್ಡಕೇರಿ (?): ಮಾನ್ಯಗೇರಿಯಿಂ ಪತ್ತಿರೆ 
ತೆಂ ಕಲು ಕರುವಗೇರಿಯ ಬೀದಿಯಿಂ ಪಕ್ತಿರೆ (ಸೌಇಇ. ೫೪, 
೧೧೧-೫೬ ; 1165). [ಕರುವ (ಆ ಕರ್ಕು) + ಕೇರಿ] 

ಕೆರುವಯ್ಯ (ನಾ). ಒಬ್ಬಾತನ ಹೆಸರು: ಆತನ ಮಗಂ ಕರುವಯ್ಯನ 
ಅನ್ಮುಣ್ಣನು ಕಲ್ಲಂ ಮಾಡಿಸಿ ನಿಲ್‌ಸಿದ (ಎಕ. ೪11, ಸೊರಬ. 
೨೪೦-೯; 954). [ಕರುವ *- ಆಯ್ಕ್ಯ) 

ಕರುವವನೆ (ನಾ). ದೊಡ್ಡಮನೆ: ಆ ಯೆರಡು ಕೇರಿಯ ಕರುವವನೆ 
ಯೆರಡುಮಂ ನಾಲ್ಕುಮನೆಯಂ ಮಾಡಿ ದೇವರ ಬ್ರಹ್ಮ ಪುರಿಯೊ(ಳು) 
ದ್ರಿ(ಗೃ)ಹದಾನ ಭೂಮಿದಾನಮಂ ನಾಕಿಮಯ್ಯಮ್ಮಾಡಿದ (ಎಇ. 2೪121, 
೧೪೫-೪೩; 1097). [ಕರುವ(ಆ ಕರ್ಮು) * ಮನೆ] 


ಭಾ 


15 


20 


೧೫೫೬ 


ಕರುಹಟ್ಟಿ 


ಕರುವಾಡ "ಕರುಮಾಡ' ನೋ. 
ಕೆರುವಾಡಿ (ನಾ). ಒಂದು ಬಗೆಯ ಸಸ್ಯ: ಮಸ್ಸಿ, ಕರುವಾಡಿ, ನೇರಲು 
ತಾರೆ (ಮೈಔಗಿ. ೫-೮೨). [?) 
ಕರುವಾಡು "ಕರುಮಾಡ' ನೋ. 
ಕರುನಿಕ್ಕು (ಕ್ರಿ). ಎರಕ ಹೊಯ್ಯು; ಅಚ್ಚೊತ್ತು; ಲೆಪ್ಪಹಾಕು : 
ಕಡೆಗಾಲದಗ್ನಿಯಲಿ ಕರುವಿಕ್ಕಿದುರಿಗೇಸರಿಯನಾಡೊಡಂ ಸೀಳ್ವದಟು 
ಮಿಕ್ಕ ಶರಭಂಗಳಾ *ೇಸರಿಗೆ ನಡುಗತೊಡಗಿದುವು (ಹಚಕಾ. ೫-೫೨). 
[ಕೆಯ್ಯು * ಇಕ್ಕು] 
ಕರುವಿಡಿಸು (ಕ್ರಿ). ಎರಕ ಹೊಯ್ಯಿಸು; ಅಚ್ಚೊತ್ತಿಸು: ಚಿತ್ರಕನುಂ 
ತಾನುಮಲ್ಲಡೆ ಪೆಜರಣಂಯದಂತು ಕರುವಿಡಿಸಿ ಲಾಕ್ಸಾರಸಾದಿಗಳಿಂ 
ಸಪ್ತ ಧಾತುಗಳಂ ಪಡೆದು (ಸಂರಾಮಾ. ೩-೨೫ ವ); ತನ್ನ ಗುರುಗಳ 
ರೂಪನೆ ಕರುವಿಡಿಸುವ ಕಡೆಯಿಸುವ ಕಂಡರಿಸುವ ಬೆಸನೆ ಬಸಮಾಗಿ 
(ಅರ್ಧನೇ. ೨-೫೪ ವ). [ಕರುವಿಡು + -ಇಸ್ಕು] 
ಕರುವಿಡು (ಕ್ರಿ). -ಕರುವಿಕ್ಕು: “ಕರುವಿಡು (ಕರು + ಇಡು) - ಲೇಪ್ಯ 
ಕರ್ಮಣಿ (ಎರಕಹೊಯರ್‌)” (ಶಮಧಾ) ; ಗಂಧರ್ವರುಯ್ವಂದು ನಿನ್ನಂ 
- ಕರುವಿಟ್ಟಂತಿರ್ದುದಿಲ್ಲಾ ನೆರೆದ ಕುರುಬಲಂ (ಪಂ ಪಭಾ. ೯-೫೫); 
ಕರಸ್ಥಲದ ಜ್ಯೋತಿಯದು ಕರುವಿಟ್ಟಿರೆಕವದು (ಜೇದಾವ. ೧೦-೧೬) ; 
ಕರುವಿಟ್ಟಿ ಚಿಂತೆಯೆನೆ ಚಿತ್ರಿಸಿದಂತೆವೊಲಿರ್ದ ನಲ್ಲಳಂ (ವರ್ಧಪಷ. 
೪-೭೭) ; ಉರಿಯ ಕರುವಿಟ್ಟಿಂತೆ ವಿಲಯದ ಹರನ ಖತಿ ಹೊಗೆವಂತೆ 
(ಕುವ್ಯಾಭೀ. ೨-೧೨) ; ಚಿತ್ರಿಸಬಾರದವನ ರೂಪು ಕರುವಿಟ್ಟು ಸೂತ್ರಿಸಿ 
ಯೆಜಕಿಯಲಶಕ್ಕ (ಭರ ಚ. ೧-೪೯). 
[ಕರು + ಇಡು] 
ಕರುವೀನ್‌ (ಕ್ರಿ). ಕರುಹಾಕು; ಮರಿಹಾಕು; ಈಯು : ಬಯಕೆ 
ದುರು ಕರುವೀಂಗೆ ಒಲ್ಮೆಗೆನೆ ಕಯ್ಮುಗಿಜನೊಡೆಯನಂ ನೆನೆದು 
(ಕಾಲೂರ. ೪೩-೫೬). [ಕರು (ಆ ಕಣ್ಯು) * ಈನ್‌) 
ಳರುವೆ (ನಾ). ಒಂದು ಬಗೆಯ ಸಸ್ಯ: “ಧರೋತ್ಸಿತಾ -ಕರುನೆ 
(ತುರುವೆ?) ? (ಓಷಧಿ. ೮೧). `[?) 
ಕರುವೆಸ (ನಾ). ಎರಕದ ಕೆಲಸ: ಸುತ್ತುಗತ್ತರಿಗೆ ವಕೆಗೊಯ್ದ ಕರುವೆಸ 
ನಿದೆನಿಸಿ ಸುವೃಕ್ತಮಾದ ARE ಪ್ರದೇಶ ಶುದ್ಧಿಯುಂ (ವರ್ಧಪು. ೭-೩ ವ). 
[ಕರ್ಕು + ಬೆಸ] 
ಕರುವೆಯು (ಕ್ರಿ). ಎರಕ ಹೊಂದು; ಮೂರ್ತಿಗೊಳ್ಳು : ಚೆಲುವಿನ 
ಕರುವೆತ್ತಿಹ ಗಂಡುಪುತ್ತಳಿಯ ಬಿತ್ತರವಡೆದೀ ಪ ಟ್ಬಣದೊಳ ಗೆ 
(ಕಂನವಿ. ೯-೪೫). [ಕರು + ಪೆಟು,] 
ಕರುಷ (ನಾ). ಒಂದು ತೂಕದ ಹೆಸರು: *ಭಾರಕ್ಕಿ ರ್ಭ್ಫಾಸಿರ ತೊಲೆಯುಂ 
ಭಾರಕ್ಕಂ ಕರುಷವೆಂಟುಸಾಸಿರಮಕ್ಕುಂ * (ವ್ಯವಹಾ, ಅನುಬಂ. ೩-೧೧); 
ಕರುಷಕೆ ಗಿದ್ದಗೆ ನಾಲ್ಕುಂ (ವ್ಯವಹಾ. ಅನುಬಂ. ೩-೧೩). 
[ಆ ಸಂ. ಕರ್ಷ) 
ಕರುಷಕ (ನಾ). ಭೂಮಿಯನ್ನು ಸಾಗುಮಾಡುವವನು; ಒಕ್ಕಲಿಗ; 
ಕೃಷಿಕ: ಕೋನಿದರು ಕರುಷಕರು ಪಣ್ಯಾಜೀವಿ ವಾಮನ ಮೂಕ ಬಧಿರಾಂ 
ಧಾವಳಿಗಳೊಸ್ಪಿದರು ಸಕಲದಿಶಾ ಸಮಾಗತರು (ಕುವ್ಯಾಆ. ೧೨-೨೧). 
[೮ ಸಂ. ಕರ್ಷಕ] 
ಕರುಸೆೈ, "ಕರಿಸ' ನೋ. 
ಕೆರುಸ್ಕೆ (ನಾ). (?) : ಹತ್ತಿ ಮಳವೆ ಗಯ್ದಲವಮ್‌ ಭಂಡಿಯ ಕರುಸೆಯ 
ಮಳವೆಗೆರಡು ಬೀಸಿಗೆ ಜವಳಕ್ಕೆ ಪಲವರ್‌ ಪತ್ತು (ಎಇ. 2120, ೩೩-೨೮ ; 
1135). [7] 
ಕರುಹಟ್ಟ "ಕಟುಹಟ್ಟ' ನೋ. 


ಕರುಹಾಕು 


ಕರುಹಾಕು (ಕ್ರಿ). ೧. ಈಯು; ಈನು : ಹಸು ಇವೊತ್ತು ಕರುಹಾಕಿದೆ 
(ಯೋಧಪು. ೩). ೨. (ಕರಾ) (ಆಲಂ) ಸೋತುಹೋಗು : ಆ 
ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕರುಹಾಕಿದ (ರೂಢಿ). 

[ಕರು (ಆ ಕಣ್ಣು) * ಹಾಕು (ಆ ಪಾಯ್ಯ್ಯ್ಯ)) 

ಕರುಹಾಲೆ (ನಾ). ಒಂದು ಬಗೆಯ ಸಸ್ಯ: ಗೋರ್ಕ್ಲು, ಕರುಹಾಲೆ 
(ಮೈಔಗಿ, ೭೫-೧೩೫). [?) 

ಕೆರುಳ್‌, ಕರುಳು (ನಾ). ೧. ಹೊಟ್ಟಿ ಯೊಳಗಿನ ಸುರುಳಿಯಂತಿರುವ 
ಒಂದು ಪಚನಾಂಗ ; ಅಂತ್ರ : *ಕರುಳದಾಂತ್ರಮಾಲೆ ಪುರೀತಂ? 
(ವಸ್ತುಕೋ. ೭೨-೨೮) ; ಅವನ ಕರುಳ ಪಿಣಿಲಿಂದೆನ್ನಂ ಮುಡಿಯಿಸುಗಾ 
ಮುಡಿಯಂ (ಪಂಸಭಾ. ೭-೧೦) ; ನಿನ್ನ ಗಂಡುತನದ ಪುರುಳಂ ಕಂಡೆನ್ನ 
ತಂಗಿಯರ" ಕರುಳಂ ಹಿಡಿದು ನಗೆಯೊಳ್‌ ಪೊರಯತ್ತುಮಿರ್ದರ್‌ 
(ಪಂಚತಂ. ೨೮೪-೫); ಕರುಳ ಹೂಗೊಂಚಲಿನ ಮೂಳೆಯ ಬಿರಿಮುಗುಳ 
ನವಖಂಡದಿಂಡೆಯ (ಕುವ್ಯಾದ್ರೋ. ೬-೪೨) ; ಮುತ್ತಿನ ಹಾರನಿರಲು 
ಕರುಳಮಾಲೆ ಚಂದವೆ (ಪುರಂದ. ೨-೭೩-೪). ೨. (ಆಲಂ) ಅಂತಃ 
ಕರಣ; ಮಮತೆ; ಕನಿಕರೆ: ಕರುಳ ಕಲೆ ಪ್ರಕಟತವುಂಟಿ (ಬಸವ. 
೮೨೫); ಕಂಗಳೊಳಗೆ ಕರುಳಿಲ್ಲ ಕಾಯದೊಳಗೆ ಮಾಯವಿಲ್ಲ (ಶೂನ್ಯಸಂ. 
೧೨೨-೨೦) ; ಕಣ್ಣಜಕಿಯದೊಡಂ ಕರುಳಜಸಿಯದೆ (ಯಶೋಚ. ೩-೪೪) ; 
ಕೂಸಿನಲ್ಲಿನಿಸಾನು ಕರುಳಿಲ್ಲದಾಯ್ದಳಕ್ಕಟಿ (ಹೆಬ್ಬಿರ. ' ೩೩-೧೭). 
ಕರುಳು: ೧. *ಅಂತ್ರಂ ಪುರೀತಂ ಕರುಳು (ಮಂಗರಾ. ೧೧೭-೫); 
ತಲೆಯಿಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡಾ(ಅವಚಂ. ೩-೯); 
ಸರಳ ಮೊನೆಯಲಿ ವೈರಿ ಸುಭಟರ ಕರುಳ ತೆಗೆದನು (ಕುವ್ಯಾದ್ರೋ. 
೫೨೭೭) ; ಉಡಿದ ತೊಡೆಗಳ ಮಿದುಳ ಬಂಡದ ಹೇಜಿದ ಕರುಳುಗಳ 
(ನಳಚ. ೯-೨೭) ; ಕರುಳು ಕಾಳಿಜಗಳು ಸುರಿವ ಖಾನರುಗಳ ನೆರವಿ 
ಯೊಪ್ಪಿತು ರಣದೊಳಗೆ (ಕಂನವಿ. ೧೫-೫೦). ೨. ಕರುಳು ಮಣುಗದೆ 
ಬಿಡುವುದೇ (ತೊರರಾ. ೪-೪-೬೩) ; ಕರುಳಿನ ಸತ್ಯ ಕರುಳಿಗರಿವಾಗದಿರು 
ತ್ರದೆಯೆ? (ಹೊಸಕ್ಸಿ. ೨೩) ; ಅಂಗಾಲಿಗೆ ಹೇಸಿಗೆಯಿಲ್ಲ, ಕರುಳಿಗೆ 
ನಾಚಿಳೆಯಿಲ್ಲ (ಗಾದೆ), 

ಕರುಳಕುಡಿ, ಕರುಳಿನಕುಡಿ - ಸಂತಾನ: ಇಂದು ಆ ಕರುಳಕುಡಿ 
ಎರಡೂ ಬಾಡತೊಡಗಿದ್ದವು (ದೀಪಹ. 1, ೧೫೭) ; ಪಂತಮಾಮಾ ದತ್ತಕ 
ಮಾಡಿಕೊಂಡಿದ್ದರು. ಕರುಳಿನಕುಡಿಯನ್ನು ಕಲಮುಮಾಡಿಕೊಂಡಿದ್ದರು. 
ಕರುಳಬಳ್ಳಿ - ಆಪ್ತ ಸಂಬಂಧ : ನೀರು ನೆಲಗಳ ಕರುಳಬಳ್ಳಿ ಹರಿದೀ 
ತೆಂದು ಈ ಉಸಿರು ಕಂಡೀತು ಒಂದೆ ಬೆಳಕನ್ನಂದು (ಸೂರ್ಯಪಾ. 
೪೫-೧೩); ಕರುಳಿನವರು - ಆಪ್ತರು; ರಕ್ತ ಸಂಬಂಧಿಗಳು : ಸರಿಯ 
ಜನರು ನಗುತಲಿಹರು ಕರುಳಿನವರು ಕೊರೆಯುತಿಹರು . . . ಅಳುವ 
ಮಗುವ ತೋರಿ ತೋರಿ ಬೆ ಡುತಿರುವಳು (ವಿಸೀಗೀ. ೮೨-೧೫). 
ಕರುಳುಕೊರೆ - ಹೃದಯವನ್ನು ತಾಗು; ಮನೋವೇಥೆಯಾಗು: 
ಕೆದರುಗೂದಲ ಜಿಸ್ಟಿ ಯೊಬ್ಬಳು ತನ್ನ ಕರುಳುಕೊರೆಯುವ ಗೋಳಿನಿಂದ 
ಮತ್ತು ಅಳುಮೋರೆಯಿಂದ ಎಲ್ಲರ ಗಮನವನ್ನು ಸೆಳೆದಿದ್ದಳು (ಪುನರು. 
೧೮೮). ಕರುಳುಕರಗಿಸು - ಮನಸ್ಸನ್ನು ಕರಗಿಸು; ಪ್ರೀತಿ ಹುಟ್ಟಿಸು: 
ಸರಳ ಅತಿಮುಗ್ಧ ನಿನ ಕಂವ ನಮದೆಲ್ಲ ಕರ£ರು3ಳು ಕರಗಿಸುವನು ಗುಣ 
ದಿಂದ (ಸಿದ್ಧಪು. ೩-೫೨). ಕರುಳುಹರಿದುಕೊಳ್ಳು - ಸಂಬಂಧವನ್ನು 
ಕಡಿದುಕೊಳ್ಳು : ವರದಾ ಹೋದಳೆಂದು ಕರುಳುಹರಿದುಕೊಳ್ಳ 
ಬಹುದೇ? (ಜಯಂತ, ೨೭೫) 
[ದೇ. ॥ ಮಲ. ಕರಳ್‌, ಕರುಳ್‌, ತುಳು. ಕರಳ್‌, ಕರ್ಲ್‌; 

ಕೊಡ. ಕರೀ.] 

ಕರುಳಿರಿ "ಕರುಳಿಆಅ್‌' ನೋ. 


೧೫೫೭ 


20 


35 


45 


ಕಕ್ಕೆ 


ಕರುಳಿಐಂ, ಕರುಳಿರಿ (ಕ್ರಿ). ಕರುಳನ್ನುತಿವಿ; ಮನಸ್ಸು ನೋಯಿಸು: 
ಕರುಳಿಲವೀ ಕತೆ ಕಿವಿಯನ್ನ್‌ ಫೊಕ್ಕುಂ ಎನ್ನಯ ಮನಮನ್‌ ಕೊಟಕಿದಫು 
ದೆಂದೋ (ಬದ್ಧಪ್ರ. ೩೬-೭೮೮). ಕೆರುಳಿರಿ: ಬೆಳಗಿನಿಂದ ಮೇವಿಲ್ಲದೆ 
ಕರುಳಿರಿಯುವಂತೆ "ಅಂಬಾ, ಅಂಬಾ? ಎಂದು ಆರಚುತ್ತಾ ಉರಿಬಿಸಿಲಿ 
ನಲ್ಲಿ ನಿಂತಿದ್ದೆ ಹಸುಗಳನ್ನು (ಪುನರು. ೨೮೭). 

[ಕರುಳ್‌ + ಇಜಸ್ಶಿ) 

ಕರುಳು "ಕರುಳ್‌” ನೋ, 

ಕರುಳುಗಡಿಕ (ನಾ). ೧. ಕರುಳನ್ನು ಕತ್ತರಿಸುವವನು. ೨.(ಆಲಂ) 
ಹತ್ತಿರದ ನಂಟರನ್ನು ಕೊಲ್ಲುವವನು: ತಮ್ಮಯ ತಂಗಿ ದೇವಕಿ 
ಬಿರಿದೊಡವಳಂತೆ ಕರುಳು ಗಡಿಕ ಗಡಾ ಮಗನು ನಿಷ್ಠುರನು ಪಾಪಿ 
ದುರಾತ್ಮನೆಂದಾ ತೆಜನನೆಲ್ಲವನಜಂಹಿದಳು (ಸಾಳ್ವಭಾ. ೧೦-೧೭). 

[ಕರುಳು (ಆ ಕರುಳ್‌) + ಕಡಿಕ್ಕ] 

ಕರುಳುಹರಳ (ನಾ). ೧. ಕರುಳನ್ನು ಹರಿಯುವವನು. ೨. (ಆಲಂ) 
ಆಪ್ತಬಂಧುಗಳನ್ನು ಸುಲಿಗೆ ಮಾಡುವವನು (?): ಗುಂಡೇರಾಯ 
(ಕರುಳುಹರಕ ಗೃಹಸ್ಥನೊಬ್ಬ) ... ರಾಯರೆ ಬೀಗ (ತಿಡುಗು. ೩೦). 

[ಕರುಳು ( ಕರುಳ್‌) + ಹರಕ್ಕ) 

ಕರುಳುಹುರಿ (ನಾ). ಪ್ರಾಣಿಗಳ ಕರುಳಿನಿಂದ ತಯಾರಿಸಿದ ಹುರಿ: 
“ಕುರಿ, ಕುದುರೆ, ಕತ್ತೆ - ಇವುಗಳ ಕರುಳಿನಿಂದ (ಬೆಕ್ಕಿನದಲ್ಲ) ತೆಗೆದು 
ಹುರಿಮಾಡಿ, ಪಿಟೀಲು, ಟಿನಿಸ್‌ದಾಂಡ್ಕು ಮೊ. ಗಳಿಗೆ ಉಪಯೋಗಿಸುವ 
ಹುರಿ; ಕರುಳುಹುರಿ? (೦೩೭೯೬. ಇಂಕನಿ). 

[ಕರುಳು (ಆ ಕರುಳ್‌) * ಹುರ್ಕಿ (ಆ ಫುರ್ಮಿ)] 

ಕೆರುಳ್ತೊಡಕು (ನಾ). (ಗರ್ಭನಾಳದಲ್ಲಿ) ಕರುಳು ಸಿಕ್ಕುಹಾಕುವಿಕೆ: 
ಅವನಿಜನರ್ಕಸುತಂ ಸಿಂಹ ವೃಷಾಜೋದಯದೊಳೇಕ ಲಗ್ನಸ್ಥಿತನಾಗೆ 
ವಿಲಗ್ನಗೃಹನವಾಂಶಕದವಯವಡೊಳ್‌ ಸುತ್ತಿಸುಗೆ ಕರುಳ್ತೊಡಕಕ್ಕುಂ 
(ಜಾತತಿ. ೪-೩೧). ಗ[ಳರುಳ್‌ + ತೊಡಕ್ಕು (೮ ತೊಡಂಕ್ಕು)] 

ಕರುಳ್ವಿಣಿಲ್‌ (ನಾ). ಹೆಣೆದುಕೊಂಡಿರುವ ಕರುಳು: ರಣಾವನಿತಲ 
ಮಿರ್ದುದಂಕುರಿತಮಾದವೊಲೊಕ್ಕ ಕರುಳ್ವಿಣಿಲ್ಲಳಿ೦ (ಪಂರಾಮಾ. 
೧೩-೪೯). [ಕರುಳ + ಪಿಣಿಲ್ವ್‌) 

ಕರೂರ (ನಾ). ಒಬ್ಬಾತನ ಹೆಸರು: ವಿಳಾಸಯೊಅಕ್ಸಿಯಿಂ ಮೆಜಕಿವ 
ಕರೂರನ್ನೆನಿಸಲಾಳಿಪೊರೀ ಸ್ತಿತಸಂಧ್ಮರ್‌ (ಎಕ. XIV, ಎಡತೊ. ೮೪-೩೧; 
910). (2) 

ಕರೆ, (ಕ್ರಿ). ೧. ಬರಹೇಳು; ಬರಮಾಡು; ಆಮಂತ್ರಿಸು; 
ಆಹ್ವಾನಿಸು: ಕರೆ - ಆಹ್ವಾನೇ, ವಸ್ತ್ರದಶೋಸಣ, ಗೋಕುಲೇಸು 
(ವಸ್ತ್ರದಶಾ = ಸೆರಗಿನ ತುದಿ; ಉಷಣ ಎ ಮೆಣಸು) * (ಶಮಧಾ); 
ಮಗನಂ ಕರೆದೊಪ್ಪಿಸವೇಟ ಯುಧಿಷ್ಮಿರಂಗೆ ಮುಂ ಗೆಲ್ಲ ವಸ್ತುವಾಹನ 
ಚಯಮಂ (ಪಂಪಭಾ. ೬-೭೬); ಇತ್ತಬಾಯಿತ್ತಬಾಯೆನುತಂ ತನ್ನ 
ಕೆಲಕ್ಕೆ ಕಾಂತೆ ಕರೆದು (ಉದಂಉ. ೨೪೦) ; ನಂಬಿ ಕರೆದೊಡೆ ಓ ಎನ್ನನೆ 
ಶಿವನು ನಂಬದೆ ನಚ್ಚದೆ ಬಜಃಡೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ 
(ಬಸವ. ೧೧೬); ಕರೆದು ಹೆಣ್ಣು ಕೊಟ್ಟರೆ ಅಳಿಯನಿಗೆ ಮಲರೋಗ 
ಬಂತು (ಗಾದೆ). ೨. ಕೂಗು; ಕುಕಿಲು; ಶಬ್ದಮಾಡು: ಪಲವುಂ 
ಕಾಗೆಗಳ್‌ ನೆರೆದು ಕರೆವ ಸರಮನಾಲಿಸಿ ಕೇಳು ಪೂರ್ವ ವೈರಮಂ 
ನೆನೆದು (ಪಂಚತಂ. ೨೦೨-೧೫); ಕಳಿಳೆಗೆಳಸಿ ಚಂಚುವನಿಟ್ಟೋರಂತೆ 
ಸವಿಸವಿದು ಸೊರ್ಕಿ ನಿರಂತರಂ ಕರೆದತ್ತು ಮಾವಿನೊಳ” ಪರಪುಟ್ಟಂ 
(ಗಿರಿಕ. ೨-೪೨) ; ಕಿವಿಗಿನಿದಪ್ಪಂತಿರೆ ಕರೆವ ಕೋಗಿಲೆಯ ನುಣ್ಣರದಿಂದೆಂ 
ಬಿರಯಿಗಳ್ಳೆ ಮಾ ಡುವುದಲಲಂ (ಕಬ್ಬಿ ಕಾ. ೩೧); ಆಮ್ರಶಾಖೆ 
ಯೆಡೆಯೊಳ್‌ ಮಲಗೋಗಿಲೆ ಸಣ್ಣರಾಗದಿಂ ಕರೆಯೆ (ನಳಚಂ. ೫೦). 


ಕಕ್ಕಿ ೧೫೫೮ 


ಕರೆಕರೆ (ದ್ವಿರುಕ್ತಿ): ಮುರಾರಿ ಕರೆಕರೆ ಧರಣಿಸುರರನು 
ಸರ್ವರನು ಬರಹೇಳು ಬೇಗದಲಿ (ಕು ವ್ಯಾಅ. ಓರಿಇ ೪-೫೨); 
ಕರೆಕರೆದಾಕ್ಷಣ ಕ್ರಯಕೀವ ಹರದರ ಸುರುಚಿರ ಗೃಹೆಗಳೊಪ್ಪಿದುವು 
(ಕಂನವಿ. ೬-೫೧). ಕರೆಕಳಿವು, ಕರೆಕಳಿಸು - ಬರಹೇಳು; ಬರುವಂತೆ 
ಹೇಳಿಕಳುಹಿಸು: ಮಾದಯನನರ ಅಣ್ಣತಂನ್ಮುಗಳ ಕರೆಕಳಿವಿ 
(ಎಕ. ೫8, ಹಿರಿಯೂ. ೭-೬; 16177). ಬೀಗರನ್ನು ಕರೆಕಳಿಸಿದ್ದಾರೆ (ರೂಢಿ). 
ಕರೆಕಳುಹು- ಕರೆಕಳಿವು: ಅವರನ್ನು ಕರೆಕಳುಹಿದ್ದಾರೆ (ರೂಢಿ). 
ಕರೆತರ್‌, ಕರಠೆತರು, ಕಕೆತಾ- ಕರೆದುಕೊಂಡು ಬರು: ಗಿಳಿಗಳ್‌ 
ಕರೆತಂದವು ತಮ್ಮ ಪೋತಮಂ (ಹ ಮ್ಮಾ ರ. ೪-೬೨) ; ಭೀತಿಯಿಂ 
ದೋಡುತಿರ್ಪೆಲ್ಲರಂ ಕರೆತಂದು ಬೇರೆ ಮಠಗಳೊಳಿರಿಸಿ (ಚಿಬಪು. 
೬-೨೦) ; ಎನಗೆಅಕವಾಗಿರುವನ ಕರೆತಂದರೆ ನೀಜಕೆ ನಿನಗೆ ಪರಿಪರಿ ಸೀರೆ 


ಜವಿಕೆಯಿತ್ತು ಪೊರೆನೆನು (ಕಂನವಿ. ೯-೪೩) ; ಈಕ್ಷಣ ಹೋಗಿ ಕರೆತಾ' 


(ಕೂಢಿ). ಕರೆತರಿಸು- ಕರೆದುಕೊಂಡು ಬರುವಂತೆ ಮಾಡು: 
ವಿಂಧ್ಮದ ಗಹನದಲು ಬಗಬರಲು ರೇಣುಕನೃಪತಿ ಕರೆತರಿಸಿ (ಸಂಧಪ. 
೨೫-೫೫). ಕರೆದುಕೊಳ್‌, ಕರೆಕೊ, ಕರೆದುಕೊ - ೧. ಬರೆಮಾಡಿ 
ಕೊಳ್ಳು; ಸ್ವಾಗತಿಸು; ಸ್ವೀಕರಿಸು : ಸಲ್ಲೀಲೆಯಿಂ ತೀರ್ಚಿ ಸುಖದ 
ಸಂದಣಿಗಳಂ ಬಳಿಕ ಬಂದಲ್ಲಿ ಪುಗೆ ಕರೆದುಕೊಂಡಪೆವಯ್ಯ (ನಂಬರ. 
೧-೮೫) ; ಅನುಗೆಡಲಾತನ ಹೊರಡಿಸಿ ಮತ್ತೊಬ್ಬ ಧನವುಳ್ಳ ಪುರುಷನ 
ಕರೆಕೊ (ಕಂನವಿ. ೬-೧೫೦). ೨. (ಮಗುವನ್ನು) ಎತ್ತಿ ಕೊಳ್ಳು: ಮಗು 
ಅಳುತ್ತಿದೆ, ಸ್ವಲ್ಪ ಕರೆದುಕೊ (ರೂಢಿ). 
(ದೇ. ॥ ತಮಿ. ಕರೈ; ಮಲ. ಕರ; ತುಳು. ಕರೆ; ಪರ್ಜಿ. 
ಕೆರಿಪ್‌ ; ಕುರುಖ್‌. ಖರ್‌ಖ್ನಾ ; ಮಲ್ತೊ. ಕರ್ಗ್ರೆ) 
ಕಕ್ಕೆ "ಕಲಿ? ನೋ. 
ಕಕ್ಕಿ (ಕ್ರಿ). ಅಡಗು; ಮರೆಯಾಗು : “ಕರೆದಂ-ಆಡಂಗಿದಂ * (ಶಮದ. 
ಪರ. ೨). *ತಲೆಗರೆ' 'ಮೆಯ್ಗರೆ' ಪರಾ. (ಜೀ. ॥ ತಮಿ. ಕರ] 
ಕರ್ಕಿ (ನಾ). ೧. ದಡ; ತೀರ; ಮೇರೆ; ಸೀಮೆ: ಶ್ರೀಮತ್‌ 
ರಕ್ಕಸ ಬೆದ್ದೊಣಕಿಗರೆಯನಾಳುತ್ತಿರೆ. (ಇಆ. ೫1, ೧೦೨-೮; 777); 
ಬಹುಶಾಸ್ತ್ರಶರಧಿಯ ಕರೆಯ ಕಂಡನು ಲವುಕಿಕದ ಕಲೆಯೆಲ್ಲವನು 
ತಿಳಿದ (ಸಾಳ್ವಭಾ. ೨೧-೧೨೦) ; ಸುಖವೆಂಬ ಕಡಲಿನ ಕರೆಯಲ್ಲಿ 
ನಮ್ಮಯ ಪಂತಿ (ಭರಡ, ೪-೨೫) ; ಪೊಳೆಗಳ ಕರೆಯೊಳು ತೆವರೊಳು... 
ಉರು ಮೃಗವೆಸೆದಿರ್ದುವು (ಅನಂಡ. ೧೭-೧೧). ೨. ಬಟ್ಟಿಯ ಅಂಚು ; 
ಸೆರಗಿನ ತುದಿಗೆ ನೇಯದೆ ಬಿಟ್ಟ ವಸ್ತ್ರದ ಎಳೆ: “ಕರೆ - ಆಹ್ವಾನೇ, 
ವಸ್ತ್ರದಶೋಸಣ, ಗೋಕುಲೇಷು (ನಸ್ತದಶಾ- ಸೆರಗಿನ ತುದಿ; 
ಉನಣ ಎ ಮೆಣಸು)” (ಶಮ ಧಾ); “ವಸನಾಂತಮಂಚಳಂ ವರ್ತಿ 
ಸಿಡಂ ದಶಿಯಂಚು ನಸ್ತಿಯಕ್ಕುಂ ಕರೆಗಳ್‌” (ವಸ್ತುಕೋ. ೬೭-೧೬) ; 
ಕರೆಗಳ" ಮಿಳ್ಳಿಸೆ ಚಾಮರಂಗಳಿಲರರಿಂದಂ ಮೆಲ್ಪಿನಿಂ ನರ್ತಿಸುತ್ತಿರೆ 
(ಕಾದಂಪೂ. ೨೮). 
ಕರೆಗಣ್ಮಿಸು- ತುಂಬಿ ಹರಿಯುವಂತೆ ಮಾಡು: ಕರುಣಾಮೃತವ 
ಕರೆಗಣ್ಮಿಸಿ ಪರಿಸುವ ಸಿರಿರಾಣಿಯಡಿಯ ಸೇವಿಪೆನು (ಹದಿಬ. ೭-೨). 
ಕರೆಗಣ್ಮು - ಮೇರೆ ಮಾರು; ತುಂಬಿ ತುಳುಕು; ಸೂಸಿ ಹರಿ: 
*ಕರೆಗಣ್ಮು (ಕರೆಗೆ ಅಣ್ಮು) - ಕೂಲಾಶಿಕ್ರಮಣೇ (ಮಿತಿಮಾರು) ? 
(ಶಮಧಾ) ; ಸಪ್ತ ಸಮುದ್ರಂ ಕರೆಗಣ್ಮಿ ತನ್ನವಧಿಯಂ ದಾಂಟಿತ್ತು 
(ಪಂಪಭಾ.. ೯-೯೪) ; ನಯನದೊಳ್‌ ಕರೆಗಣ್ಣಿದ ಹರ್ಷಬಾಷ್ಟವರ್ಷದಿಂ 
(ಪಂರಾಮಾ. ೧-೨೯). 
(ದೇ. ॥ ತಮಿ. ಕಕ್ಕೆ; ಮಲ. ಕರ; ತುಳು. ಕೊಡ. ಕರೆ; 
ತೆಲು. ಕರ; ಬ್ರಾಹೂಈ. ಕರ್ರಕ್‌] 


ಕರೆಗಲ್ಲು 


ಕಕ್ಕೆ (ನಾ). ಆಹ್ವಾನ; ಆಮಂತ್ರಣ: ಕಂಪಿನ ಕರೆಯಿದು ಸರಾಗ 
ವಾಗಿಕೆ ಬೇಕೆಯ ಕರೆ ಬೇಕೆ? (ಸಖೀಗೀ. ೭೫-೩); ಕಂಬನಿಯ ಕರೆ 
ಕೇಳದೆ? (ಗಿಳಿವಿಂ. ೫೫-೩೬); ದುಷ್ಕಂತನಿಗೆ ಇಂದ್ರನಿಂದ ಕರೆ ಬರುತ್ತದೆ 
(ಧರ್ಮಸಾ ೭೩). (< ಕರಿ] 


5] ಕರೆ (ನಾ). ಕರಿಮೆಣಸು; ಎಳೆಯ ಕರಿಮೆಣಸಿನ ಗೊಂಚಲು: 


90 


85 


43 


“ಕರೆ - ಆಹ್ವಾನೇ, ವಸ್ತ್ರದಶೋಷಣ, ಗೋಕುಲೇಷು (ವಸ್ತ್ರದಶಾ - 
ಸೆರಗಿನ ತುದಿ; ಉಷಣ ಎ ಮೆಣಸು) * (ಶಮಧಾ); ಎಳಮಾವಿನ ಮಿಡಿ 
ಮಾಗುಳಿ ಮೆಲಸಿನ ಕರೆ ಬೆತ್ತಲಟ್ಟಿಯಾಳೆಯ ಗೊರೆಯಿಂದಳವಟ್ಟರೆ 
ಲಾವಣಕಂಗಳನಿಕ್ಕಿದರ್‌ (ಸುಕುಮಾ. ೧೧-೩೦) ; ನಳನಳಿಸುವ ಮೆಣಸಿನ 
ಕರೆ ಹುಳಿಯಲ್ಲಂ ಬಿದಿರ ಕಅಕಿಲೆ ಯೇಲಕ್ಕಿಯ ಕಾಯ್‌ . . . ಬೇಜಕಿ. 
ವೇಜಕಿ ಸವಿವಡೆದಿರವೇ (ನಳಚಂ. ೪೬೩); ಮೃಗಳುಲದ ಕಂಡಂಗಳಂ 
ಕೊರೆದು ವಲಿದು ಕರೆಗಳ ಲವಣಾದಿ ಸಂಬಾರಮಂ ಪಚ್ಚಿ ಬೇಯಿಸಿ 
(ನವಮೋ. ೯-೬). [?. ! ತಮಿ. ಕಣ] 

ಕರೆ (ನಾ). ಮಾಂಸದ ತುಂಡು, --ತುಣುಕು(?): ಗಂಡನ ಪಿಡಿದು 
ನುಂಗಿದ ಮಾನ ತಾ ಚಿನಿಖಂಡವ ಕೊಯ್ವಂತೆ ಕೊಯ್ದು ಸಂಡಿಗೆ 
ಗೆಯಲು ಶಸ್ತ್ರದೊಳೂಜಕಿ ವರ ಮೇಲುಗೆಂಡದಿ ಕರೆಯ ಕಾಸಿದಳು 
(ಮೋಹತ. ೧೧-೪೭). [ದೇ.॥ ತಮಿ. ಮಲ. ಕಣಿ] 

ಕಕ್ಕೆ "ಕಣ್ಕಿ' ನೋ. 

ಕಕ್ಕೆ "ಖರೆಯ' ನೋ. 

ಕರೆಕಟ್ಟು (ಕ್ರಿ). ಸೀರೆ, ಕಂಬಳಿ ಮೊದಲಾದುವುಗಳ ಅಂಚಿನ 
ಎಳೆಗಳನ್ನು ಹೆಣೆದು ಕಟ್ಟು: ಈ ಕಂಬಳಿಗೆ ಬಣ್ಣದ ಕರೆಕಟ್ಟಿರುತ್ತದೆ 
(ಮುಂಬಯಿ. ೫-೧೨೩) ; ಸೀರೆಗೆ ಕರೆಕಟ್ಟಿ ಸಬೇಕು (ರೂಢಿ). 

ಕರೆಕಟ್ಟುವವನು - ಕಂಬಳಿಗೆ ಕರೆಕಟ್ಟುವುದೆ ಉದ್ಯೋಗ 

ವಾಗಿರುವ ಕುರುಬ (ಕಿ). [ಕರೆ * ಕಟ್ಟು] 


ರೆಕರೆ "ಕರಕರ' ನೋ. 
ಕರೆಕರೆಗ (ನಾ). ಕರೆಕರೆ ಮಾಡುವವನು; ತೊಂದರೆ ಕೊಡು 


ವವನು: “ಕುಥಃ, ಕೋಥನ್‌, ಕೋಥಕಃ, ಈ ೩ ಕರೆಕರೆಗಂ 
(ಕಾಶಕೃ. ೨೪೮). [ಕರೆಕರೆ (ಆ ಕರಕರ) + -ಗ್ಯ) 

ಕರೆಕರೆಗೊಳ್‌ "ಕರಕರೆಗೊಳ್‌? ನೋ. 

ಕರೆಕಾಡು (ನಾ). (ಕರತ) ಸಾಗುವಳಿ ಭೂಮಿಯ ಸುತ್ತಲೂ 
ಇರುವ ಕಾಡು: ಸೆಟ್ಟಿರ ಆಸ್ತಿ ಚಿನ್ನದಂತಹ ಆಸ್ತಿ. ಆದಕ್ಕೆ ಬೇಕಾದಷ್ಟು 
ನೀರೂ ಕರೆಕಾಡು ಇದೆ (ಮಣ್ಣನಂ. ೧೫); ಸಾಕಷ್ಟು ಕರೆಕಾಡಿಲ್ಲದ 
ಆಸ್ತಿಗೆ ಇಷ್ಟೊಂದು ಕ್ರಯವೇಕೆ? (ರೂಢಿ). (ಕರೈ + ಕಾಡ್ಕು] 

ಕರೆಗಂಬೆ. (ನಾ). ಕರೆಯುವ ಸಂಕೇತವಾಗಿ ಬಾರಿಸುವ ಗಂಟಿ; 
ಎಚ್ಚರಿಸುವ ಗಂಟೆ; ಶ್ರೀಧರ ಕರೆಗಂಟಿ ಬಾರಿಸಿದಾಗ ಬಾಗಿಲು 
ತೆಗೆದುದು ಮಾತ್ರ ಯಶೋದೆ (ವಾತ್ಸಲ್ಯ. ೩೬) ; ಕರೆಗಂಟಿಯನ್ನು 
ಒತ್ತುವ ಮೊದಲು ಕರವಸ್ತ್ರದಿಂದ ತಲೆಯನ್ನು ಒರಸಿಕೊಂಡ 
(ಹೊಸಕ್ಷಿ, ೨೭೩). [ಕರ್ಕ * ಗಂಟೈ) 

ಕರೆಗಣ (ನಾ). ನೀರು ತಳಿದು ಗಟ್ಟಿಮಾಡಿದ ಕಣ: "ಕಣವನ್ನು 
ಮಾಡುವಾಗ ನೀರುಗ್ಗಿ ಊಬೊಗೆದು ಮೇಟಯಿಲ್ಲದೆ ನೆಲವನ್ನು ತುಳಿಸು 
ವುದಕ್ಕೆ "ಕರೆಗಣ'ವೆಂದು ಕರೆಯುವರು” (ಕನ್ನಜಾ. ೧೩೧ ಅಡಿಟ). 
“ನೀರುಗಣ' ಪರಾ. [ಕರೆ? * ಕಣ (ಆ ಕಳ್ಳ)) 

ಕರೆಗಲ್ಲು (ನಾ). ೧. ಗಡಿಯ ಕಲ್ಲು; ಊರು ಕಟ್ಟುವಾಗ ನೆಟ್ಟು 
ಪ್ರತಿವರ್ಷ ಪೂಜೆಮಾಡಲಾಗುವ ಎರಡು ಕಲ್ಲು (ರೀವ್‌). 
೨. "ಊರ ಅಗಸಿಯ ಬಾಗಲಲ್ಲಿರುವ ಕಲ್ಲು” (ಪ್ರಭಣ್ಣ. ೪೨೧). 

[ಕರ್ಕಿ * ಕಲ್ಲು (ಆ ಕಲ್ಕ್‌)) 


ಕರಿಗಾರ 


ಕರೆಗಾರ (ನಾ). ಕರೆಕಟ್ಟುವವನು (8). 
[ಕಕ್ಕೆ * -ಗಾರ (ಆ -ಕಾಣಅ)] 
ಕರೆಗೊಯ್‌ (ಕ್ರಿ). (ಹೊಸವಸ್ತ್ರ ಮೊದಲಾದುವುಗಳ) ಸೆರಗಿನ 
ಕೊನೆಯನ್ನು ಕೊಯ್ದು ಉಡಲು ಆರಂಭಿಸು: ಕರೆಗೊಯ್ದ 
ಸೀರೆಯಂತೆ ರಾಶಿಗೆ ಬಂದಾರಂಬದಂತೆ (ಧರ್ಮಾಮೃ. ೧೦-೫). 
[ಕಕ್ಕೆ 4 ಕೊಯರ್‌) 
ಕಕೆತ್ತ (ನಾ). ಆಹ್ವಾನ; ಕರೆ: “ಕ್ರುಶ- ಆಹ್ವಾನೇ, ಕರೆತದೊಳ್‌? 
(ಉಶಕೃ. ೧೫೦); «ಹೂತಿಃ, ಹೂತಂ, ಆಹ್ವಾನಂ, ಈ ೩ ತೊಲ 
ಗಿಕೆಯುಂ, ಕರೆತವುಂ” (ಕಾಶಕೃ. ೧೭೩). [ಕರ್ಕಿ + -ತ್ಯ) 
ಕರೆತ್ಕ (ನಾ). ಹಾಲನ್ನು ಕರೆಯುವಿಕೆ: “ದುಹ - ಪ್ರಪೂರಣೇ, ಕರೆತ 
ದೊಳ್‌'? (ಕಾಶಕೃ. ೧೭೩). [ಕರೈ (ಆ ಕಟಕಿ) * -ತ್ಯ) 
ಕರೆದುಡ್ಡು (ನಾ). ಒಂದು ನಾಣ್ಯದ ಹೆಸರು: ಶಾಹೂ ದುಡ್ಡಲ್ಲದೆ 
ಶಾಹೀ ದುಡ್ಡು ಅಥವಾ ಕರೆದುಡ್ಡು ನಡಿಯುತ್ತಿತ್ತು (ಕಭಾಗೆ. ೨೮೧). 
(ಕರೆ? + ದುಡ್ಡು) 
ಕಕಿನಾಡು (ನಾ). ೧. ಕಡಲ ತೀರದ ಪ್ರದೇಶ; ಕರಾವಳಿ: ನಮ್ಮ 
ಹಿರಿಯರು... ಉತ್ತರಕನ್ನಡ, ದಕ್ಷಿಣ ಕನ್ನಡ, ಮಲೆಯಾಳ ಮೊದಲಾದ 
ಕರೆನಾಡುಗಳಲ್ಲಿ ಬಂದು ನೆಲಸಿದರು (ಕಂನಾಸಾ. ೧೦). ೨. ಕಡಲ ಕರೆ 
ಯಿರುವ ನಾಡು ; ಸಮುದ್ರದ ದಂಡೆಯನ್ನುಳ್ಳ ದೇಶ : ಮುನ್ನೀರ್‌ 
ಮೊಲಂಗು ಕರೆನಾಡೇ (ಅಶ್ವತ್ಥಾ. ೧೭-೩೫೨). [ಕಕ್ಕೆ 4 ನಾಡು] 
ಕರೆಪ, ಕರಪ, ಕರಹ, ಕರೆಯ, ಕರೆಹ (ನಾ). ಕೊಗು ; ಕರೆಯು 
ವಿಕೆ; ಆಹ್ವಾನ: ಅಂಕದೆ ಕಳಕೆ ನಡೆವ: ಮಾಸಾಳ್ಗಳ ಕಂಬಿಯವರ 
ಕರೆಪಕ್ಕೆಳ್ಳು. ತಳುಮಾಡಣೆ ಪೊಜಮಡುವೆಕ್ಕಟಗರ (ಜಯಕಾ. ೧೨-೧೪). 
ಕರಪ: ಅರಸರ ಕರಪಂ ತನಗಾದರದಿಂದಾಗಳ್‌ ಬರಲೈ (ನೇಮಿಸಂ. 
೧೪-೧೨೦) ; ಪಡಿಯರಗರಪದಿಂದವೆಯೊರ್ವವನಪಾಲ ನಡೆತೆಂದಾ 
ವೋಲಗನ ಕಡುನೇಹದಿಂ ಹೊಕ್ಕು (ಶ್ರೀಪಾಲ. ೪-೮). ಕರಹ: 
ಕಿವಿಯಲಿಕ್ಕಿದೋಲೆಯಂತೆ ಸೂಳೆಯರ ಕರಹದಂತೆ (ಧಮಾಮೃ. 
೮-೧೪೭ ಅಡಿಟ) ; ಕರಹದ ಸೂಳೆ ಸುತ್ತುವಳೊ ಕುತ್ತುವಳೋ ಮನೆ 
ವಾರ್ತೆಗೀವಳೋ (ಅನಂಪು. ೮-೪೯) ; ನರಿ ಮೊಲಂಗೆಳ ಹಕ್ಕಿ ಹರಿಣಿಯ 
ಕರಹವೇಗುವವೆಂದು ಜಆಕಿದನು ಶಕುನ ಕೋವಿದರ (ಕುವ್ಯಾಸ. ೧೩-೪). 
ಕರೆಯ : ಕಾದುವರೆ ನೀವು ನಮ್ಮ ಕರೆಯಮಂ ಕಳುಪಿದರೆ ನಾವು 
ಬಂಡೇವು (ತುರಂಗ, ೩೯-೪). ಕರೆಹ: ಸೂಳೆಯ ಕರೆಹದಂತೆ ಕುಂಟ 
ಣಿಯ ಕೂರ್ಮೆಯಂತೆ (ಧರ್ಮಾಮೃ. ೭-೧೨೨) ; ಸೂಖಾಯ್ದರ ಕರೆ 
ಹಮಂ ಸನ್ನೆ ಗೆಯ್ವಂತೆ ರಾಜಾಂಗಣದೊಳಗೆ ಮುಂಗಳಾಚಾರೆ ಸಂಗೀತ 
ಕಮಂ ನೆಗಬ್ವ (ಅನಂಪು, ೫-೫ ವ). [ಕರೈ + -ಪೃ] 
ಕರೆಬಂಟಿ (ನಾ). ತಿಳಿನೀಲಿ ಹೂವುಬಿಡುವ ಒಂದು ಬಳ್ಳಿ (೪). [1] 
ಕರೆಬಯಲು (ನಾ). ನದಿಯ ಅಂಚಿಗಿರುವ ಭೂಮಿ: “(ಪ್ರವಾಹ 
ಬಂದಾಗ ಮುಳುಗಿಹೋಗುವ) ನದಿಯ ಪಕ್ಕದ ಚಪ್ಪಟಿಯ ಭೂಮಿ; 
ಕರೆಬಯಲು? (೫010. ಇಂಕನಿ). 
[ಕಕ್ಕೆ 4 ಬಯಲು («4 ಬಯಲ್‌)) 
ಕರೆಬರೆ (ನಾ). ಅಂಚಿನ ಪ್ರದೇಶ; ಆಸುಪಾಸು: ಮುದುಕ 
ಇಪ್ಪತ್ತೈದು ಬಟ್ಟಿ ಭೂಮಿ ಮತ್ತು ಅದಕ್ಕೆ ತಗಲಿದ್ದ ಕರೆಬರೆಗಳನ್ನು 
ಬಿಟ್ಟು ಹೋಗಿದ್ದ (ಮಸಕೂ. ೭). [ಕರೆ + ಬರೆ?) 
ಕರೆಮರ, "ಕರೆಮಕ್ಕೆ' ನೋ. 
ಕರೆಮರ, (ನಾ). ಒಂದು ಜಾತಿಯ ಮರ: (ಮೈಡಗಿ, ೩೧-೫೯೭). 
[ಕರೆ? ೪ ಮರ] 
ಕರೆಮರ್ಕೆ "ಕಟ್‌ಮಣ್‌' ನೋ. 


೧೫೫೯ 


15 


35 


40 


45 


ಕರೆನಿಡಿ 


ಕರೆಮರೈೆ, ಕರೆಮರ,, ಕರೆಮುರೆ (ನಾ). ಎ ಕರೆಬರೆ: ಅಡಕೆ ಸಲುನ 
ಕರೆ[ಬ]ಮರೆ ಸಹವಾಗಿ (ಸೌಇಎ. ಕಾರಕಲ್‌, ೪೭೮-೧೪; 1394). 
ಕರೆಮರ: ಈ ಚತುಸೀಮೆಯ ಕರೆಮರ ಜಲಪಾಷಾಣ ನಿಧಿ ನಿಕ್ಷೇಪ 
ಸಹಿತ ಮೂಲವಾಗಿ ಕೊಂಡ ಯಾ ಕ್ಷೇತ್ರಕ್ಕೆ (ಸೌಇಇ. 12-11, 
೪೫೪೬-೨೫; 1402). ಕರೆಮುರೆ: ಈ ಭೂಮಿಗಳಿಗೆವುಳ್ಳ ಕರೆಮುರೆ 
ಮನೆ ಬಾನಿ ಹಲಸು ಮಾವು ಸುಂಬೆನಿಕ್ಕಿ ಉರ್ಕ್ಯಂರ್ದ್ವೆ ಕದಿರು ಜಲ 
ಪಾಷಾಣ ಸಹ ಮೂಲಧಾರೆಯನು ಯೆರದು ಕೊಟ್ಟು (ಎಇ. ೫x, 
೮-೪೧ ; 1556). [ಕಕ್ಕೆ + ಮರೆ?. / ತುಳು. ಕರೆಮುರೆ] 

ಕರೆಮುರೆ "ಕರೆಮಕ್ಕೆ' ನೋ. 

ಕರೆಯ "ಕರೆಪ' ನೋ. 

ಕರೆಯಟ್ಟು (ಕ್ರಿ). ಕರೆಯನ್ನು ಕಳಿಸು ; ಕರೆಕಳಿಸು: ಮುಕ್ತ್ಮಂಗನೆ 
ಕರೆಯಟ್ಟದಾ ದೂತಿ ಬಂದು ಪೊರೆಸಾರ್ದು ಪೇಳ್ವಂತೆ ನೃಪಸ ಕೆನ್ನೆ 
ಯೊಳೊಂದು ನರೆಯಿದ್ದು ದಾ ಸಮಯದೊಳು (ಭರಚ್‌. ೭೬-೧೯). 

(ಕಕ್ಕೆ + ಅಟ್ಟು] 

ಕರೆಯಿಸು, ಕರಯಿಸು, ಕರಸು,ಕರಿಸ್ಸು, ಕರೆಸು(ಕ್ರಿ). ಬರಮಾಡು; 
ಹೇಳಿ ಕಳುಹಿಸು; ಆಹ್ವಾನಿಸು: ಬೇ[ಳ್ಪ) ವಿಪ್ರ್ರೋತ್ತಮರಂ ಕರೆಯಿಸಿ 
(ಸೌಇಇ, 201-1, ೧೪-೧೭ ; 872); ಶಕುನಿಗರಂ ಕರೆಯಿಸಿ ಈ ಶಕುನ 
ಮದೇನಂ ಪೇಟ್ಟಪ್ಪುದೆಂದು ಬೆಸಗೊಳ್ಳುದುಂ (ಪಂಚತಂ. ೧೨೭-೧೩); 
ಸುರಗುರುವಂ ಕಳಿಪಿ ಕಾಮನಂ ಕರೆಯಿಸಿ (ಗಿರಿಕ. ೨ ಕಥಾಗರ್ಭ) ; ಒಬ್ಬ 
ಓಲೆಕಾರನನ್ನು ಕಳುಹಿ ಭರಮನನ್ನು ಕರೆಯಿಸಿದರು (ಜೀವರಂ. 3೯). 
ಕೆರಯಿಸು : ತುಂಬುರನಂ ಕರಯಿಸಿ ನೀನಾಗಳು ಬೊಪ್ಪದೇವಂಗೇನಂ 
ಬಿನ್ನೈಸುತಿರ್ದೆ (ನಂಬರ, ೪-೯೪). ಕರೆಸು : ನುರುತ್ತುತ್ರಂ ಬಲಿಿಯಟ್ಟ 
ಕರಸಿ ತೋಆಲ್ಕೆ (ಗದಾಯು. ೮-೪೪) ; ಕರಸೆ ಬಂದ ಪರಿಜನಂಗಳ್ವೆರಸು 
(ನಂಬಿಕ. ೧೨-೧೧); ರನಿತನೂಜನ ಕರೆಸಿ ಪಂತಿಯಲಿ (ಕುವ್ಯಾ ಭೀ. 
೧-೧೬) ; ದ್ವಿಜರ ಸನ್ನುತ ಬೆಟ್ಟದ ಚಾಮೇಂದ್ರ ಕರಸಿ (ಕಂನವಿ. ೪-೬೪). 
ಕೆರಿಸ್ಕು: ಬಂಟರನೆಲ್ಲರ ಕ (ಪಾಠಾಂ. ಬ]ರಿಸೋದು ' ರೊಕ್ಕ ಕಂಠಿ 
ಸರಿಗೆಯನು ಗಳಿಸೋದು ರೊಕ್ಕ (ಪುರಂದ. ೨-೪೮-೪) ; ದೊರೆ ರಾಯ 
ನರಸೇಂದ್ರನ ದಳಪತಿಯಾಗ ಕರಿಸಿ ಬೇಹಿನ ಚರರುಗಳ (ಕಂನವಿ.೧೫-೪); 
ಮುಖ್ಯಮನಖ್ಯ ಪಾಳೇಗಾರರನ್ನು ಖಾಜಧಾನಿಗೆ ಕರಿಸಿಕೊಂಡು . , . 
ನೇಮಿಸಿದನು (ಮುಂಬಯಿ. ೪-೮೧). ಕರೆಸು: ಅವರೊಳೊಬ್ಬರಂ 
ಕೊಂಬುದೆಂದಲ್ಲಿ ತನ್ನಯ ರಾಣಿವಾಸಮಂ ಕರೆಸುತಂ (ಇಹರ. ೩೫) ; 
ಜಿನಕುಲವೃಂದಮಂ ಕರೆಸಿದೊಡವರು ಭೂಪಾಲಕನ ಸಭೆಗೆ ಬಂದು 
(ಬಸಪು. ೫೧-೧೦) ; ಏನು ಕರೆಸಿದಿರೈ ಪ್ರಯೋಜನವೇನು (ಕುವ್ಯಾಸ. 
೨-೧೦). [ಕರೈ + -ಇಸ್ಕು] 

ಕರೆಯೋಲೆ (ನಾ). ಕರೆಯುವ ಕಾಗದ; ಆಮಂತ್ರಣ ಪತ್ರಿಕೆ : 
ನಾಲ್ವಡಿಕೃಷ್ಟರ ಮದುನೆಯ ಕರೆಯೋಲೆ ಸೀಕೆಯ ಗೌಡರೆ ಮನೆಗೆ 
ಬಂದಿತ್ತು (ಇಂಚಾಪ. ೭-೨೩). (ಕರ್ಕಿ + ಓಲೆ] 

ಕಕೆವಟ್ಟಿಣ (ನಾ). ಗಡಿಯಲ್ಲಿರುವ ಪಟ್ಟಣ; ಕಡಲತೀರದಲ್ಲಿರುವ 
ಪಟ್ಟಣ; ಕೇವುಪಟ್ಟಣ : ಮುತ್ತಿನ ಹೊಳೆಗೆಮ್ಮ ರಾಯನ ಕಾವಲು 
ಸುತ್ತಣ ಕರೆವ[ಸಾಠಾಂ. ಪ]ಟ್ಟಣಗಳು ತೆತ್ತು ಸುಂಕವ ಸುಖಜೊಳ 
ಗಿಹರು (ಕುರಾಸಾಂ..೧೦-೧೮). (ಕಕ್ಕೆ + ಪಟ್ಟಣ] 

ಕರೆನಿಡಿ (ಕ್ರಿ). ದಂಡೆಯನ್ನು ಹಿಡಿ; ತೀರ ಪ್ರದೇಶವನ್ನು ಅನು 
ಸರಿಸು: ಕಕೆವಿಡಿದು ಬಳೆಯವಟ್ಟಿ ಣಮುರಿವುದು ಎಜ್‌ಯಂಗ ನ್ರಿಪನ 
ಕೋಪಾನಳನಿಂ ಸ್ಮರಿಯಿಸಿದುದು ರಾಮಶರಸ್ಸುರಿತಾಗ್ನಿಯನಬ್ಬಿ ವೀಚೀ 
ನಿಚಯಾಚಕಿತಂ (ಎಕ. ೪, ಬೇಲೂಕು. ೭೧-೪೪; 1117). 

[ಕರೈ + ಪಿಡಿ] 


ಕೆರೆವು ೧೫೬೦ ಕರ್ಕಂಡ 


ಕರೆವು (ನಾ). ಕೂಗು; ಆಹ್ವಾನ; ಆಮಂತ್ರಣ: ಇದೋ ಅರೆವೋ 
ಮರೆವೋ ಅವಳಿಜವಳಿ ತರವೋ ಧ್ರುವಾ ಸ್ಮೃತಿ ಯಾ ಕರೆವೋ 
(ಸೂರ್ಯಪಾ. ೨-೧೭).' [ಕರ್ಕ + -ವು) 

ಕರೆನೆರಸು (ಕ್ರಿ). ಸೆರಗಿನ ತುದಿಯಿಂದ ಕೂಡು; ಅಂಚುಳ್ಳ 
ದ್ಹಾಗಿರು; ಕರೆಕಟ್ಟಿರು : ಕರೆವೆರಸಿದ ಪೊಸಡುಗುಲದ ತೆರಳ್ಳೆವೆತ್ತುಡೆ| 5 
* «« ಏಂ ಮನಂಗೊಳಿಸಿದುಜೋ (ಆದಿಪು. ೪-೩೬). 

[ಕಕ್ಕೆ + ಬೆರಸು] 

ಕೆರೆಸು "ಕರೆಯಿಸು' ನೋ. 

ಕರೆಹ "ಕರೆವ ನೋ. 

ಕೆರೆಹಟ್ಟಿ (ನಾ). ಹಾಲು ಕರೆಯುವ ಸ್ಥಳ : ಪೀಂಚಲು ಕಣ, ಕರೆಹಟ್ಟ, |10 
ಸಾಡೆಕೊಟ್ಟಗೆಗಳನ್ನು ಬಳಸಿ ಹಿತ್ತಲು ಕಡೆಯ ಬಾಗಿಲಿಗೆ ಹೋದಳು 
(ಮಲೆಮ. ೨೨೨). [ಕಕ್ಕಿ (ಆ ಕಣಕ) + ಹಟ್ಟ, (ಆ ಪಟ್ಟ,)] 

ಕರಹಟ್ಟಿಗ (ನಾ). *ಗೋಷ್ಕಾಧಿಕಾರಿ; ಗೊಲ್ಲ” (ಪ್ರಭಣ್ಣ ೪೨೨). 

[ಕರೆಹಟ್ಟ 4 -ಗೃ) 

ಕರೇಟು (ನಾ). ಕೊಕ್ಕರೆ; ಕರಟು: ಕೃಳರ ಕರೇಟು ಕುಕ್ಳುಟ...|18 

ಪ್ರಕರದಿಂದೆ ವಿರಾಜಿಕುಮುನ್ನತಂ ವನಂ (ಹಮ್ಮ್ಮಾರ. ೪-೭೨). 
[ಸಂ.] 

ಕರೇಣು (ನಾ). ೧. ಹೆಣ್ಣಾನೆ; ಪಿಡಿ: ಬಲುವಟಕಗೊಟ್ಟಿ ಮದಕರಿ 
ಕರೇಣು ಜಾತ್ಮಶ್ವ ಶಶಿತಾರ ಹಾರ ವಸ್ತುಗಳಂ ಕೆಯ್ಯೊಂಡು (ಪಂಪಭಾ. 
೪-೪ ವ); ಇಭಂ ಕರೇಣುಗೆ ಲವಂಗದಳಂಗಳನೀವ ಚಿತ್ರಮಂ ತಳೆದು |20 
(ಮಲ್ಲಿಪ. ೨-೭೩). ೨. ಹೇಡಿ; ಪುಕ್ಕಲು ಮನುಷ್ಯ. ೩. ಧೂಳು. 
೪. ಒಂದು ಜಾತಿಯ ಮರ; ಕರ್ಣಿಕಾರವೃಕ್ಷ: *ಪೆಣ್ಣಂತಿ 
ಯತೀವಭೀರು ರಜಭೂಜ ವಿಶೇಷ ಕರೇಣುವಾಚಕಂ” (ನಾನಾರ. ೧೨೧). 

[Xo.] 

ಕರೇತರ (ನಾ). ಜಗಳ; ಕಾಳಗ: “ದೋರ್ಮಧ್ಯಂ, ಕರೇಶರಂ - ಈ |25 
೨ ಜಗಳಂ 5? (ಹಲಾಯು. ೧೨೫-೭೬) ; ಆ ದೋರ್ಮಧ್ಯಮೆನೆ ಕರೇತರ 
[ಪಾಠಾಂ. ಕರೀರಕ, ಕಲೆಕರ] ಮೆನಲು ಜಗಳಕ್ಕೆ ನಾಮಮಕ್ಕುಂ? 
(ಮಂಗರಾ. ೧೩೩-೩೦), [ಸೆಂ.] 

ಕರೋಟಿ (ನಾ). ತಲೆಬುರುಡೆ: ಮಲ್ಲಿಗೆ ಸರದಂದದಿ ಪರಿಮಳಿಸುವ 
ಮಾಲಿಕೆಯೆಂದು ಕರೋಟಗಳನ್ನುರದಲ್ಲಿರಿಸಿದವನಲ್ಲಾ (ಭಕ್ತಿಸ. |50 


೨೦-೧), [ಸಂ.1 
ಕರೋಟಿ (ನಾ). ಆನೆಗಳನ್ನು ಕಟ್ಟುವ ಲಾಯ : ಅವರ ಮನೆ ಕರೋಟ 
ಹತ್ತಿರ ಇದೆ (ಕೂಢಿ). [?) 


ಕರೋಟ್ಮ (ನಾ). - ಕರೋಟ: ನೆತ್ತರ ಕಡಲ್‌ ಪರಿವಟ್ಟಿ ಕರೋಟಗಳ 
ಸಂದಣಿಸುವ ಭೂತಕೋಟಿಗಳಿನೊಪ್ಪಿರೆ (ಎಕ. ೪, ಅರಸೀ. ೧೦೨(೩)-೪೭; |35 
1100?) ; ಮುದದಿಂ ತಾಳ್ವ ಕರೋಟ ಮಧ್ಯಕಮರ್ದಾ ಕೂರ್ಮಾನನಂ 
ನಿನ್ನ ಪೇರೆರ್ದೆಯೊಳ್‌ (ಶ್ರೀಸೋಶ. ೨೮). [ಸಂ.] 

ಕರೋಟಮಾಲಿ (ನಾ). ತಲೆಬುರುಡೆಯ ಮಾಲೆಯನ್ನು ಧರಿಸಿ 
ದವನು; ಶಿವ: ಕಣ್ಣೆಸೆದಂ ತ್ರಿಶೂಲಿಯಸನು ಕರೋಟಮಾಲಿ 
(ಭಿಕ್ತಾಡ. ೧-೧೪). [೮ ಸಂ. ಕರೋಟಮಾಲಿನ್‌] 40 

ಕರೋಟಮಾಲೆ (ನಾ). ತಲೆಬುರುಡೆಗಳ ಮಾಲೆ: ಇಕ್ಕಿದ ಕರೋಟ 
ಮಾಲೆಯೊಳಗಿಪ್ಪ ರುದ್ರರು ಕೋಟ (ಅವಚಂ. ೨೫೧-೧೧೪೪) ; ಹರನ 
ಕೊರಳಲ್ಲಿಪ್ಪ ಕರೋಟಮಾಲೆಯ ಶಿರದ ಲಿಖಿತವ ಕಂಡು (ಬಸವ. ೫೩೯); 
ಎಸೆವ. ಕರೋಟಮಾಲೆಯುತ ಸೋಮಸಮಾಖ್ಯೆಯೆ ಸೋಮನೆಂದು 
ಬಣ್ಣಿಸುವುದು ಧಾತ್ರಿ (ಎಕ. ೪11, ಶಿಕಾರಿ. ೨೩೬-೫೨ ; 1174). 45 

[ಕಕೋಟ್ಯ + ಮಾಲೆ) 


ಕೆರೋಡ, ಕರೋರ (ನಾ). ನೂರು ಲಕ್ಷ; ಒಂದು ಕೋಟಿ (9). 
ಕರೋರೆ: ಒಂದು ಕರೋರ ದಾಮುಗಳುತ್ತನ್ನವಾಗುವ ಪ್ರದೇಶಗಳು 
ಒಬ್ಬೊಬ್ಬ ಅಧಿಕಾರಿಯ ಕಯ್ಯೆಳಗೆ ಕೊಡಲ್ಪಟ್ಟಿವು (ಅಕ್ಬರ. ೧೨೬). 

[*-ಹಿಂ. ಕರೋಡ್‌] 

ಕರೋಡಗಿರಿ (ನಾ). ೧. ದಾರಿಯ ಸುಂಕ; ಜಕಾತಿ: ನಮ್ಮಲ್ಲಿಯ 
"ಜಕಾತಿ? ಹೈದರಾಬಾದ ನಿಜಾಮಶಾಹಿಯಲ್ಲಿ "ಕರೋಡಗಿರಿ 'ಯಾಗು 
ತ್ತದೆ (ಭಾಷಾಶಾ. ೧೨). ೨. ದಾರಿಯ ಸುಂಕವನ್ನು ವಸೂಲಿ 
ಮಾಡುವ ಖಾತೆ: ಅವರು ಕರೋಡಗಿರಿಯಲ್ಲಿ ಕೆಲಸಮಾಡುತ್ತಿದ್ದಾರೆ 
(ರೂಢಿ). [4- ಮರಾ. ಕರೋಡಗಿರೀ] 

ಕರೋತಿ (ನಾ). ಕರಿಯ ಓತಿ; ಕಪ್ಪನೆಯ ಓತಿ (?) : ರಸದ ಬಾವಿ 
ಯಲ್ಲಿ ಆಸಿಯ ಮಡುವ ಕಲಕಿ ಕತ್ತರಿವಾಣಿಯ ಗೊತ್ತ ಕೊಯ್ದು 
ಕರೋತಿಯ ಕಣ್ಣ ಕುತ್ತಿ ಅಸ್ಪನಚಿತ್ತವ ಕಿತ್ತು (ಅಜಕಿಮಾ. ೪೦). [?) 

ಕರೋಬಾ, ಕರಬ (ನಾ). ಒಂದು ಬಗೆಯ ಸಸ್ಯದ ಬೀಜ. 
"ಕಕೋಬಾಮಣಿ? ಪರಾ. ಕರಬ್ಶ: ಬೆಲೆಯಿಲ್ಲವಾಯಿತೆ ಚಿನ್ನಕೆ 
ರನ್ನಕೆ ಕರಬದ ಮಣಿಗೆಯೆ ಬೆಲೆಯೆ (ಚಂದ್ರವೀ. ೬೧-೪೨). 

[<- ಇಂ. carob] 

ಕೆರೋಬಾಮಣಿ (ನಾ). ಕರೋಬಾ ಬೀಜದ ಮಣಿ: ಕಕೋಬಾಮಣಿ 
ಯನ್ನೂ ಉಪಯೋಗಿಸಬಹುದು... ಕರೋಬಾಮಣಿಗೆ ಗ್ರೀಕ್‌ ಭಾಷೆ 
ಯಲ್ಲಿ ಎಲೆಕ್ಟ್ರಾನ್‌ ಎಂದು ಹೆಸರು (ಭೌತವಿ, ೩೨೨). 

[ಕರೋಬಾ* ಮಣಿ) 

ಕರೋರ "ಕರೋಡ' ನೋ. 

ಕರೋರ್ಥ್ವ (ನಾ). ಕೈಯ ಮೇಲುಭಾಗ; ಮೇಗೈ: *ಕರೋರ್ಧ್ವ 
[ಪಾಕಾಂ. ರ್ಧ] ಮೆನಲ್ಕೆ ಮೇಗೈಗೆ ನಾಮಮಕ್ಕುಂ? (ಮಂಗರಾ. ೯೫-೮). 

[ಕರೆ * ಊರ್ಧ್ವ] 

ಕರೋಲ, ಕರೋಲು (ನಾ). ಚಿಕ್ಕ ತುಪಾಕಿ; ಪಿಸ್ತೂಲು: ಕೈಯಲ್ಲಿದ್ದ 
ಉಕ್ಕಿನ ಆಲಗ ಹಾಕಿದಂಥಾ ಕರೋಲದಿಂದ .. . ತಿವಿಯಲು ಯುತ್ನಿ 
ಸಿದನು (ಚಿತ್ರ ಪಾ. ೫೩). ಕರೋಲು: ಕರೋಲು ಭಾಲೇಕಾರರು, 
ಕೊತ್ತಲಗಾರರೇ ಮೊದಲಾದವರು (ಬೆಸಂಕ. ೭-೨-೬೫). 

[4 ಮರಾ. ಕರೋಲ್‌, ಕರೋಳ್‌ ಎ ಬಂದೊಕು ಹಿಡಿದಿರುವ 
ಸಿಪಾಯಿ ; ತುರ್ಕಿ. ಕರಾವುಭ್‌] 

ಕರೋಲು "ಕರೋಲ' ನೋ. 

ಕರ್ಕ; (ನಾ). (ಕರಾ) ಗಸಿ; ಗಷ್ಟು: ಕಷಾಯ ಮಾಡಿ, ತಿಳಿ ಬಗ್ಗಿಸಿ 
ಕೊಂಡು ಕರ್ಕವನ್ನು ಬಿಸಾಡು (ರೂಢಿ). [ಆ ಸೆಂ. ಕಲ್ಯ) 


ಕರ್ಕ, (ಗು). ೧. ಬಿಳಿಯ ಬಣ್ಣದ. ೨. ಶ್ರೇಷ್ಠವಾದ; ಉತ್ತಮ 


ವಾದ. (ನಾ). ೩. ಏಡಿ; ನಳ್ಳಿ: ಕ್ರೌಂಚ ಸಾರಸ ಭೇಕ ಬಕ ಕರ್ಕ 
ಮತ್ಕಾ ದಿ ಜೀವಿಗಳೆನಿತಿದ್ದರೇನು (ಇಂಚಾಪ. ೮೩-೫). ೪. ಬಿಳಿಯ 
ಕುದುರೆ: “ತುರಗವರ್ಣಂ ಬಿಳಿಯದಾಗೆ ಕರ್ಕನೆನಿಕ್ಕು [ಪಾಠಾಂ. 
ಕರ್ಕಳನಕ್ಕು] ? (ಮ 0 ಗರಾ. ೮೧-೧೪). ೫. ಬೆಂಕಿ; ಅಗ್ನಿ. 
೬. ಜಲಪಾತ್ರೆ. ೭. ಕನ್ನಡಿ. ೮. [ಜ್ಯೋತಿ] ಹನ್ನೆರಡು ರಾಶಿ 
ಗಳಲ್ಲಿ ನಾಲ್ಕನೆಯದು ; ಕರ್ಕಾಟಕ ರಾಶಿ. ೯. ಏಡಿ ಹುಣ್ಣಿನ 
ರೋಗ; ಅರ್ಬುದ ರೋಗ. "ಕರ್ಕರೋಗ' ಪರಾ" [ಸಂ.) 
ಕರ್ಕಂಡ, ಕರ್ಗಂಡ, ಕರ್ಗಡ (ನಾ). ಈರಿ; ಈಲಿ; ಪಿತ್ತಕೋಶ; 
ಯಕೃತ್ತು : *ಕರ್ಕಂಡಮಂಥಿಫಲಮೆನೆ ಕಾಲಖಂಡಮೆನಿಸಿಕ್ಕು ? 
(ಮಂಗರಾ. ೧೧೮-೭). ಕರ್ಗಂಡ: ನಾನಾ ಮೃ ಗಾನೀಕದ 
ಕರ್ಗಂಡಂಗಳಂ . . . ನುಂಗುತ್ತುಂ (ಕಾಂತೀಶ್ವ. ೩-೬). ಕರ್ಗಡ: 
“ಯಕೃತ್‌ ಎಂಬುದು ಕರ್ಗಡ?? (ಹಲಾಯು. ೧೦೪-೧೩). [1] 


ಕರ್ಕಂಧಥು 


ಕರ್ಕಂಧು (ನಾ). ಬೋರೆಯ ಗಿಡ; ಬದರಿ; “ಎಲಚಿ” (ನಾಚಿರಾ. 
ಕಿ); *ಎರದತರು ಕರ್ಕಂಧು ಬದರಿ ಕುವಳಿಯೆನಿಕ್ಳು > (ಮಂಗರಾ. 
೩೪-೧೧) ; ಕರ್ಕಂಧೂಃ, ಬದರೀ, ಕೋಲೀ, ಘೋಂಟಾ- ೪ ಎಳಚೀ 
ಗಿಡದ ಹೆಸರುಗಳು” (ಸಿದ್ಧಾಂತಿ. ೧೦೫). 
(ಸಂ. ಕರ್ಕಂಧು, ಕರ್ಕಂಧೂ] 
ಕರ್ಕಟ (ತಾ. ೧. ಏಡಿ; ನಳ್ಳಿ. ೨. ಒಂದು ನರಕದ ಹೆಸರು: 
ಜಳೂಕ ... ಕರ್ಕಟ ಗಂಡಳವೆಂಜೆ ದು ಮಂತ್ರಿನರಕಂಗಳ ಸಹಾಯದಿಂ 
ಚುಹಾಶಮತೇ ಓರ ನರಕವಿಹುದು (ಎನೇಕ. ಸ] ೩. [ಜ್ಯೋತಿ] 
ಮೇಷಾದಿ ಹನ್ನೆರಡುರಾಶಿಗಳಲ್ಲಿ ನಾಲ್ಕನೆಯ ರಾಶಿ. 
೪. [ನಾಟ್ಯ] ನೃತ್ಯಹಸ್ತ ಗಳಲ್ಲಿ ಒಂದು ಪ್ರಕಾರ: ನಾಟ್ಕ ಶಾಸ್ತ್ರದಲ್ಲಿ 
ಹೇಳಿರುವ ಸಂಯುತ ಹಸ್ತ ಗಳು ಮಾಸಡಿ 48 
೨. ಕಪೋತ, ೩. ಕರ್ಕಟ (ಆಭಾನೃ. ೪೮). ೫. ಕಮಲದ ಬೇರು. 
೬. ಗಟ್ಟಿಯಾದದ್ದು; ಕರ್ಕಶವಾದದ್ದು. ೩. ಸೌತೆಬಳ್ಳಿ, 
—ಕಾಯಿ: ಗಿಳಿ ಪಕ್ಕ ದವೊಳಿರುತಿಹುದು ಖಡ್ಮೋತ ಪುಷ್ಪ ಕರ್ಕಟದ 
ಪಸುರಿನ ಮೇಲೆ ಬಿಂದುವಂತೇ (ರತ್ನಶಾ. ೧೬-೭). [ಸಂ.) 
ಕರ್ಕಟಕ (ನಾ). ೧. ಏಡಿ; ನಳ್ಳಿ: “ಕರ್ಕಟಕ [ಪಾಠಾಂ. ಕರ್ಕಟ] 
ಮೆನೆ ಕುಳೀರಮೆನಲೇಡಿಯಕ್ಕು * (ಮಂಗರಾ. ೧೨೧-೭) ; ಕಾದುವು 
ಬಿಸಿಲಂ.:. ಕುಂಭೀರೆ ಕಮಠ ಕರ್ಕಟಕಂಗಳ್‌ (ಜಗವಿ. ೧೪-೧೨). 
೨. =ಕರ್ಕಟಿ ೩: ತರುಣಿ ಮೃಗ ಕರ್ಕಟಕ ಶಾಕ್ವರ ವೃಶ್ಚಿಕ ರುಷ 
ಮಿವಬಲೆಗಳ್‌ ಸೌಮ್ಮಂಗಳ್‌ (ಜಾತತಿ. ೧-೨೨). [ಸಂ.] 
ಕರ್ಕಟಕವಾರಿ (ನಾ). (?) : ಆಷಾಢಮಾಸದಂದಾ ಶೇಷಿಯ ಕರ್ಕಟಕ 
ವಾರಿ ತುರಗದ ಮೆಯ್ಯಂ ಲೇಪಿಸಿದಂತರಿಸಿನಮಂ ಭೂಷಣಮಂ ಪೂವ 
ಸಹಿತ ಮೆತ್ತುಗೆ ತುರಗಂ (ಅಶ್ವಶಾ. ೭-೭೭). 
(ಕರ್ಕಟಕ? * ವಾರಿ?] 
ಕರ್ಕಟಕೆಶೃಂಗಿ (ನಾ). ಒಂದು ಬಗೆಯ ಮೂಲಿಕೆ: 
ಖಂಡಃ - ಕರ್ಕಬಕಶೃಂಗಿ'' (ಓಷಧಿ. ೧೪). 
[ಕರ್ಕಟಕ 4 ಶೃಂಗಿ] 
ಕರ್ಕಟಶೃಂಗಿ (ನಾ). ಎಕರ್ಕಟಕಶೃಂಗಿ: *ನ(ಗ)ತಾಂಡಿಕಃ- ಕರ್ಕಟ 
ಶೃಂಗಿ * (ಓಷಧಿ. ೮೪). [ಕರ್ಕಟ + ಶೃಂಗಿ] 
ಕರ್ಕೆಟ (ನಾ). ೧. ಸೌತೆಯ ಬಳ್ಳಿ: ಬಾಲ ಕರ್ಕಟಯೊಂದು ತಂತುವಿ 
ನಂದದೆ ಪ್ರೇಮವು ಕುಟಲವು ಮುಗುದೆ (ಗಾಥಾಸ. ೩-೧೦'. ೨. ಹೆಣ್ಣು 
ಡಿ: ಅರ್ಭಕನಿಂಜೆ ಧರಿಸಲ್ಪಟ್ಟಿ ಗರ್ಭಂ ಮಂದ ಕರ್ಕಟ ([ಪಾಠಾಂ. 
ಕಕ್ಕಟಿ] ಗರ್ಭವಾಯಿತು (ಬಸಪು. ೩-೧೬). 
ಕರ್ಕಟಯ ರಜ್ಜು - ಕೊಕ್ಕೆಯಿಂದ ಕೂಡಿರುವ ಹಗ್ಗ: ಕಿತ್ತ 
ಹಿಡಿಯಂ ಬಿಡುವ ಕಲ್ಲುಂ. ಮತ್ತೆ ಮುಖಮಾಯದ ಶಿಳಕಮುಂ 
ಕರ್ಕಓಯ ರಜ್ಜು (ಬಸಪು. ೩೧-೩). 
(ಸಂ. ಕರ್ಕಟ, ಕರ್ಕಟೀ) 
ಕರ್ಕಟಿಕೆ (ನಾ). ಮಿಣಿಕೆ ಹಣ್ಣು ; ಕರಬೂಜದ ಹೆಣ್ಣು: *ಕರ್ಕಟಕೆ 
ಯೆಸೆ ಮಿನಿಕೆ? (ಮಂಗರಾ. ೪೧-೩೩). [ಸೆಂ. ಕರ್ಕಟಕಾ) 
ಕರ್ಕಡ (ಗು). ಗಟ್ಟಿಯಾದ; ಬಲಶಾಲಿಯಾದ ; Fk 
ಆ ಖ್ರುರಃ, ಕಕೋರಃ, ಕಠಿನ, ಕರ್ಕಡಃ, ಕರ್ಕಶ ದ ಢಃ - 
ಬೆಟ್ಟಿದು? (ಹಲಾಯು. ೫೭-೧೮೭). "ಕಕ್ಕುಡ್ಕ' ಪರಾ. [ಸೆಂ. ಸ 
ಕರ್ಕಡನಂದಿ (ನಾ). ಬಲಶಾಲಿಯಾದ ಹಂದಿ; ಉಗ್ರವಾದ ಹಂದಿ: 
ಎನ್ನ ಚೆನ್ನ ಕುನ್ನಿಯನೀ ಕರ್ಕ [ಪಾಠಾಂ. ಕೃ)ಡವಂದಿ ಕೊಂದುದಿನ್ನಿ ದ 
ಕೊಡನಳಿವೆಂ (ಗಿರಿಕ. ೧-೧೦೮). "ಕಕ್ಕಡವಂದಿ' ಪರಾ. 
[ಕರ್ಕಡ*- ಪಂದಿ] 


4 ಇಂದು 


೧೫೬೧ 


13 


25 


40 


45 


ಕರ್ಕಲು 


ಕರ್ಕಡೆ, ಕಕ್ಕಟ್ಟ, ಕಕ್ಕಟಿ, ಕಕ್ಳಡ್ಕ ಕಕ್ಕುಡೆ, ಕಕ್ಕಣೆ, ಕಳ್ಸುರೈ (ನಾ). 
(ಗರಗಸದಂತೆ ಬಾಯುಳ್ಳ) ಒಂದು ಬಗೆಯ ಆಯುಧ (?): 
ಜವಮುಟ್‌ದೊಂದು ಸೋಗೆನವಿಲೊಯ್ಯನೆ ಕರ್ಕ ಡೆ ಗಾಸಿಯಾಗಿ 
ಪಾಜುವುದುಂ (ಪಂ ಪಭಾ. ೫-೫೧); ಆರ್ದ್ದಿಡುವ ಕರ್ಕ್ಯಡೆ ಪಾಣುವ 
ಚಕ್ರಮೆಂದೊಡೇೇ (ಎಇ. 2, ೩೪೦-೧೨; 1071) ; ಜವನರೆವಾವು 
ಳೊಂಡುವೆನೆ ಕರ್ಕಡೆ ಕೊಂಡುವು (ಪಂರಾಮಾ. ೧೩-೬೧); ಮೋಡುವ 
ಗದೆ ಪೊಯ್ವ ಬಾಳ್‌ ಬಿಡುವ ಕರ್ಕಡೆ (ಜಗವಿ. ೭-೫೯); ಜಯಶ್ರೀ 
ರಮಣಿಯ ಕೆಳದಿಯರ ಕೆಯ್ಯ ಕರ್ಕಡೆಗಳ ವೋಲ್‌ (ಪುಷ್ಪಪು. ೯-೭೦). 
ಕಕ್ಕಟಿ: ಕುಂತದಲುಲಿದು ತಿವಿದರು ಮುಟ್ಟ ವಿಸಿ ಕಕ್ಕಟ ಕಠಾರಿ 
ಜಾ ೫-೪-೨೦). ಕೆಕ್ಕೈಟೆ; ಚಕ್ರಮುಗ್ರ ಖಡ್ಗೂ 
ಯುಧವಾರ್ದಾಂತೂರ್ಟ್ಟಿಡುವ ಕಕ್ಕ ಟಿಯೆಂಬವೊಲರ್ದಸರ್‌ de. 
IX-i, ೨೨೦-೮೮; 1175). ಕಕ್ಸೆಡ್ಯ : ಕಕ್ಕಡ ... ಜವದಾಡೆಗಳೆಂಬ 
ಬತ್ತೀಸಾಯುಧಗಳಿಂ (ವಿವೇಕ, ೨೬೨); ಕಠಾರಿ ಕ ಕ್ಕ ಡ ಪರಶು 
ಮುಖ್ಯಾಯುಧಂಗಳಿಂ ಭಾರಿಯಾಹವಮಾಯ್ತು (ಚಿಬಪು. ೨೪-೫). 
ಕಕ್ಕಡೆ: ತೊಳಗುವ ಬಾಳ್‌ ತಲತ್ತಲಪ ಕಕ್ಕಡೆ ಬುಂಭುಕದೊಳ್‌ 
ತಗುಳು ಪಜ್ಜಳಿಸುವ ಪಂಚರಾಯುಧಂ (ಪಂಪಭಾ. ೧೦-೭೬); 
ಕವಿದಿಸುವಂಬು ಪಾರ್ದಿಸುವ ಕಕ್ಕಡೆ (ಪುಸ್ಪಪು. ೩-೭೪); ಕಕ್ಕಡೆಯ 
ಕುಂತದ ಪಿಂಡಿವಾಳದ ಕಡುಗಲಿಗಳುಟ್‌ ಮಗ್ಗಿದರು (ಕುವ್ಯಾಭೀ. 

ಕಕ್ಕೆ ಡೆಗಳಿಂ ಕೈಯಿಟ್ಟಯಿಂದಿಟ್ಟು (ಚಿಕವಿ. ೨-೪೭). 
ಕಳ್ಳೈಣೆ: ಕಡಿತಲೆ ಕರಗಸ ಕತ್ತಿಗೆ ಕೊಂತಂ ಕಕ್ಕಣೆ ಕಡುಸೆಲ್ಲೆ ಹಬಲ್ಲೆಹ 
(ವೀರೇಚ. ೨-೩೧).  ಕೆಕ್ಕ್‌ರ್ಲೆ: ವರ ಕೃಪಾಣದಿ ಕೆಲಬರನು ಕಕ್ಕರದಿ 
ಕೆಲಬರ ಭಿಂಡಿವಾಳದಿ ತಜಿದನಾ ಸುಕುಮಾರಂ (ಜೀವಂಚ. ೯-೩೩). 

[ದೇ.? 1 ಮಲ. ಕಕ್ಕಡ ಕಠಾರಿ. / ಸಂ. ಕರ್ಕಶ - ಖಡ್ಗ] 

ಕರ್ಕರ, (ಗು). ೧. ಬಿರುಸಾದ; ಗಟ್ಟಿಯಾದ. (ನಾ). ೨. (ರತ್ನ 
ಗಳಲ್ಲಿ) ಒಂದು ದೊ €ಷ: ಕರ್ಕರವೆಂಬ ದೋಷನಮದುಯೆಂತು 
ರುಜೆಯುಂಟನಿತ ಪುಟ್ಟಿಸಲು ಬಲುದದು ಮುಂತೆ ಪುಟ್ಟ ದೋಷಸಸಿನಕೆ 


೪-೩೮); 


ಫಲವು ದೋಷಗಳುಮೆರಡು ತಾನಿರದಿರ್ಪುದು (ರತ್ನ ಶಾ. ೬-೯). 
[ಸಂ.] 
ಕರ್ಕರ್ಯ (ನಾ). ಒಂದು ಜಾತಿಯ ಜಲಪಕ್ಷಿ: "ಕಾರಂಡವ॥, 


ಕಾದಂಬಕಃ, ಕ್ರಕರಃ -ಈ ೩ ಕರ್ಕರಂ? (ಹಲಾಯು. ೪೨-೧೦೦); 
ಹಾರಿ ನಲಿಹ ಸೋಗೆನವಿಲು ಪುರಡಿ ಗವುಜ ಕರ್ಕರ ಲಾವುಗೆ ಗುಬ್ಬಿ 
ಅರಣ್ಮದೊಳು (ನಿಜಸಾಂ. ೫೯). [< ಸಂ, ಕ್ರಕರ) 

ಕರ್ಕೆರಿ (ನಾ). ೧. ತಳದಲ್ಲಿ ಜಾಲರಿಯಂತೆ ರಂಧ್ರಗಳುಳ್ಳ ನೀರಿನ 
ಪಾತ್ರೆ: *ಕರ್ಕರಿಯು [ಪಾಠಾಂ. ಕರಕಂ] ಕರಗವಕ್ಕು ೫ (ಮಂಗರಾ. 
೬೨-೨೨). ೨, ಒಂದು ಬಗೆಯ ತಂತೀವಾದ್ಯ (?) : ಸುರುಚಿರದ 
ಕರ್ಕರಿಯ ಶಾಂಕರಿಯ ಭಕ್ಷಿಣಿಯ ವಿಭ್ರ ಮಗಳನ್ನು ಸಿಡಿದು ತರಹರಿಸಿ 
ಕೇಚಕೆಂ ಪೂರೆಕಂ ಕುಂಧಕದಿ ಬೆರೆದು (ವೆಂಕಾರಾ. ೨-೩೫-೪೯). 

[ಸಂ. ಕರ್ಕರೀ] 

ಕರ್ಕರೇಟು (ನಾ). - ಕರೇಟು (ಕಿ). [ಸಂ.] 

ಕರ್ಕರೋಗೆ (ನಾ). ಏಡಿ ಹುಣ್ಣಿನ ರೋಗ; ಅರ್ಬುದರೋಗ ; 
ಕ್ಯಾನ್ಸರು. [ಕರ್ಕ + ರೋಗ] 

ಕರ್ಕೆಲಗಿಡ (ನಾ). ಹಳದಿ ಹೂವು ಬಿಡುವ ಒಂದು ಜಾತಿಯ 
ಪೊದೆ (ಕಿ). [ಕರ್ಕಲ? * ಗಿಡ (ಆ ಗಿಡು)] 

ಕರ್ಕಲು (ನಾ). ಕರಿದ ಭಕ್ಷ್ಯ: ಕಾಯ್ಲೆಯವರು ಇರುವ ಮನೆಯಲ್ಲಿ 
ಕರ್ಕಲು ಗಿರ್ಕಲು ಮಾಡಬಾರದು (ಚೆಂಗಾಳ್ವ. ೧೮೯). 

[ಕರಿ + -ಕಲ್ಕು (ಆ -ಕಲ್ಯ್‌)) 


ಕರ್ಕವಾಡ 


ಕರ್ಕವಾಡ (ನಾ). ೧. ಒಂದು ಊರಿನ ಹೆಸರು. ೨. ಕರ್ಕವಾಡ 
ವೆಂಬ ಊರಲ್ಲಿ ತಯಾರಾದ ಸೀರೆ: ಭುನನಕೋಶದ ಸೀರೆ ಶುಭ್ರ 
ಪಟ್ಟಾವೊಳಿ ನವರೆಂಗವು ಕರ್ಕವಾಡ (ಅಮುಸಾಂ. ೪-೨೩); ನಿಂಬೆಯ 
ಕಾಯ ಪೊಪ್ಪುಳಿ ಕರ್ಕವಾಡಗಳೆಂಬ ಸೀರೆಗಳೊ ಪ್ರ ಮೆಜಕೆಯೆ 

[7 

ಕರ್ಕವೃತ್ತ (ನಾ). - ಕರ್ಕಾಟಕ ಸಂಕ್ರಾಂತಿವೃತ್ತ': ವಿಷುವವೃತ್ತದ 
ದಕ್ಷಿಣಕ್ಕೂ ಉತ್ತರಕ್ಕೂ ೨೩॥ ಗೇ ಆಂತರದಲ್ಲಿ ಒಂದೊಂದು 


(ಅಮುಸಾಂ. ೪-೧೯). 


ವರ್ತುಲಗಳನ್ನು ಕಲ್ಪಿಸುವರು; ಅವುಗಳಿಗೆ ಯಥಾಕ್ರಮ ವಾಗಿ ಮಕರ. 
ವೃತ್ತವೆಂತಲೂ ಕರ್ಕವೃತ್ತವೆಂತಲೂ ಹೆಸರುಗಳಿವೆ (ಮುಂಬಯಿ. 


೬-೬೦). "ಮಕರವೃತ್ತ' ಪರಾ. (ಕರ್ಕ + ವೃತ್ತ) 

ಕರ್ಕಶ (ಗು). ೧. ಬಿರುಸಾದ; ಕಠಿಣವಾದ ; ನಿಷ್ಠುರವಾದ : 
ಘಟದಲ್ಲಿ ವೈಭವ ಆತ್ಮನಲ್ಲಿ ನಿರೋಧ ಆಚಾರದಲ್ಲಿ ಕರ್ಕಶ ಇಂತೀ 
ನಿಹಿತಾಚಾರಂಗಸಲ್ಲಿ ನಿರತನಾಗಿ (ಮೋಳಿಮಾ, : ೧೦-೩೭) ; ನಿನ್ನ್ನ ಪದ 
ತಳಕ್ಕೆ ಕೆಂದಾವರೆ ಕರ್ಕಶಂ (ನಂಬಿರ. ೧೪-೧೯) ; ನುಡಿಗಳು ಕಿವಿಗೆ 
ಕರ್ಕಶನೀಗಲಾದೊಡೆ ಮುಂದೆ ಲೇಸು (ಕುವ್ಯಾಉ. ೯-೮). 
(ನಾ). ೨. ಯಮ, ೩. ಎಲಹುರಿ ಅಥವಾ ಎಲಹೂಲಿಮರ: 
“ಎಲಹುರಿಯ ಕರ್ಕಶಂ ಕತಕವಕ್ಕು೦? (ಮಂಗರಾ. ೪೦-೩೧). 

[Xo] 

ಕರ್ಕಶಕಾರಿ (ನಾ). ಕಕೋರವಾಗಿ ವರ್ತಿಸುವವನು: ಸುತ್ತಲು ಜಾರಿ 
ವರಿದನು ಕದನಲಂಪಟ ವೈರಿ ಕರ್ಕಶಕಾರಿ ಕಪಿಗಳ ಮಾರಿ ಇಂದ್ರಾರಿ 
(ಕೌಶಿರಾ. ೨೮-೫೨). [ಆ ಸಂ. ಕರ್ಕಶಕಾರಿನ್‌] 

ಕರ್ಕಶಗೊಳ್‌ (ಕ್ರಿ). ಖಿರುಸಾಗು; ಕಠೋರವಾಗು; ನಿಷ್ಠುರ 
ವಾಗು: ನೆಲೆಯ ಕಂಡಿಹೆನೆಂದು ಅವಾವ ಠಾವಿನಲ್ಲಿ ಕರ್ಕಶಗೊಂಬ 
ವಂಗೆ ಪ್ರಾಣಲಿಂಗಿ ಎಂಬ ಭಾವ ಒಂದೂ ಇಲ್ಲ (ನೋಳಿಮಾ. ೭೯-೩೧೨); 
ಕಾಮ ನೀ ಬಹಳ ಕರ್ಕಶಗೊಂಡು ಬಂದುದೇಕೆ (ಮೋಹತ. ೭-೨೨). 

[ಕರ್ಕಶ + ಕೊಳ್‌] 

ಕರ್ಕಶಕ್ತೆ (ನಾ). ಬಿರುಸು; ಕಕೋರತೆ: ಕರ್ಪುನಕ್ಕಿಟ್ಟಳಮಪ್ಪ ಕರ್ಕಶತೆ 
ಯೆತ್ತಿದ ಕೆಚ್ಚಿನ ಡಂಗೆ ಭೀತಿಯಂ ಪುಟ್ಟಸೆ ಬಂದು ಕಟ್ಟದಿರೊಳಿರ್ದನ 
ದೊರ್ವನಡುರ್ತು ಜಟ್ಟಿಗಂ (ಚಂದ್ರಪು. ೫-೭೦) ; ನೇತ್ರಗಳಲ್ಲಿ ತೀಕ್ಷ್ಣತೆ 

ತ್ತು; ಸ್ವರದಲ್ಲಿ ಕರ್ಕಶತೆಯಿತ್ತು (ಕೊತಕಾ. ೫೪). 
(ಸೆಂ. ಕರ್ಕಶ] 

ಕರ್ಕಕಯಿಸು (ಕ್ರಿ). ಕರ್ಕಶಗೊಳ್ಳು ; ಬಿರುಸಾಗು : “ಕಡ್ಡತೀತಿ- 
ಕರ್ಕಶಯಿಸಿದಪುದೆಂಬುದು? (ಉಶಕೃ. ೨೩). [ಕರ್ಕಶ -ಇಸ್ಯು] 

ಕರ್ಕಶಯೌವನ (ನಾ). - ಕಕ್ಕುಸಜವ್ವನ: “ಕರ್ಕಶಯೌವನ - ಕಕ್ಕಸ 
ಜವ್ವನ'' (ಕಮದ. ೨೮೯ ಪ್ರಯೋ)... [ಕರ್ಕಶ ಯೌವನ] 

ಕರ್ಕೆಶಲೋಮ (ನಾ). ಒರಟು ಕೂದಲುಳ್ಳವನು: ನಿಡಿಯಂ ಕರ್ಕಶ 
ಲೋಮಂ ; . . ಘಟಪೊ್ರೋದ್ಭವಂ (ಜಾತತಿ. ೧೭-೧೧). 

[ಕರ್ಕಶ + ಲೋಮ)] 

ಕರ್ಕಶವಡೆ (ಕ್ರಿ). ಕಠಿನವಾಗು; ಬಿರುಸಾಗು: ಉಪ್ಪಿನ ಕಡಲ ತಡಿ 
ಯಲಿ ಪುಟ್ಟ ಕರ್ಕಶವಡೆದ ರುದ್ರಾಕ್ಷೆಗಳನೊಡಲಲಿ ಧರಿಸುವುದನುಳಿದು 
(ಬಸು. ೧೨-೧೯) ; ಕೆಂಪಡರ್ದ ಕಣ್ಣಾಲಿಗಳ ಕರ್ಕಶವಡೆದ ವದನದ 

* ರಕ್ಕಸಸೇನೆ ನಿಂದುದು (ತೊರರಾ. ೬-೧೯-೧೬). [ಕರ್ಕಶ + ಪಡೆ) 

ಕರ್ಕೆಕವ್ನ ಗೆ ತ್ರಿ (ನಾ). ೧. ಕಠೋರವಾಗಿರುವಿಕೆ; ಕಠಿಣತೆ. ೨. ಕ್ರೂರ 
ಸ್ವಭಾವ ೧, ೨ : ಕುಚಾಸನ್ನತೆ ನಿನ್ನ ಮೆಲ್ಲೆರ್ದೆಗೆ ಕರ್ಕಶವೃತ್ತಿ ಜಬ 
ದಾಗದೇ (ಕಾಂತಿಪು. ಹನ ; ವಚನದೊಳಿಲ್ಲ ಪೆರ್ಮೊಲೆಯೊಳ್ಳ್ಲದೆ 
ಕರ್ಕಶವೃತ್ತಿ (ಚಂದ್ರಘು. ೧೧-೧೦೯). [ಕರ್ಕಶ * ವೃತ್ತಿ) 


೧೫೬.೨ 


80 


93 


40 


45 


ಕರ್ಕೇತನ 


ಕರ್ಕಶಾಂಗ (ನಾ). ಕಠಿನ ದೇಹ; ಬಿರುಸು ಮೈ: ಎಲೆಗೆ ಕಲು 
ಮೈಯಾದೆ ಕಡುಗೋಮಲತೆಯೆತ್ತಲು ಕರ್ಕಶಾಂಗದ ಬಲಂಹಿದೆತ್ತಲು 
(ಕುವ್ಯಾವಿ. ೩-೮೭). [ಕರ್ಕಶ 4+ ಅಂಗ] 

ಕರ್ಕಸ "ಕಕ್ಳಸ' ನೋ. 

ಕರ್ಕಸೈಲ (ನಾ). ಒಂದು ಬಗೆಯ ಉಪ್ಪು: “ಕ್ರು(ಕೃ)ತ್ರಿಮಃ - 
ಅಟ್ಟು ಪ್ಪ, ಚೀನಗರ್ಪುರ, ಕರ್ಕಸೈಲ? (ಓಷಧಿ. ೩೮). (2) 

ಕರ್ಕಳ (ನಾ). ಬಿಳಿ ಕುದುರೆ: “ತುರಗವರ್ಣಂ ಬಿಳಿಯದಾಗೆ ಕರ್ಕಳ 
ನಕ್ಕು (ಪಾಕಾಂ. ಕರ್ಕನೆನಿಕ್ಳು] > (ಮಂಗರಾ. ೮೧-೧೪). 

[ಆ ಸೆಂ. ಕರ್ಕರ) 

ಕರ್ಕಾಟಕ (ನಾ). ೧. ಏಡಿ; ನಳ್ಳಿ. ೨. ಒಂದು ಬಗೆಯ ಸಸ್ಯ: 
(ಮೈ ಗಿ. ೫೫-೧೧೦೯). [ಸಂ] 

ಕರ್ಕಾಟಿಕಶೃಂಗಿ (ನಾ). ಕರ್ಕಟಕಶ್ಫಂಗಿ : “ಸಟ್ಟದಿಕ-ಕರ್ಕಾ 
ಟಕ ಶೃಂಗಿ* (ಓಸಧಿ. ೧೭೩); ತಕ್ಟೋಲ, ಜಾಜಿಕಾಯಿ, ಮೆಂಥ್ಮ, 
ಕರ್ಕಾಟಕಶೃಂಗಿ . . . ಇವಿಷ್ಟನೂ ಪ್ರತ್ಕೇಕ ಒಂದು ವರಹ ತೂಕನ 
ಸಣ್ಣನಾಗಿ ಕತ್ತರಿಸಿ ಚೂರ್ಣಿಸಿ (ವೈದ್ಯಸಾ. 11, ೫೫). 

[ಕರ್ಕಾಟಕ + ಶೃಂಗಿ] 

ಕರ್ಕಾಟಕ ಸಂಕ್ರಾಂತಿವೃತ್ತೆ (ನಾ). [ಭೂಗೋಳ] ಭೂಗೋಲದ 
ಮೆಲೆ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಇಪ್ಪತ್ತು 
ಮೂರೂವರೆ ಅಕ್ಷಾಂಶಗಳ ಅಂತರದಲ್ಲಿ ಇರುವಂತೆ ಭಾವಿಸ 
ಲಾಗುವ ರೇಖೆ: ವಿಷುವದ್ರೇಖೆಗೆ ಉತ್ತರಕ್ಕೆ ಇಪ್ಪತ್ತುಮೂರೂರರೆ 
ಅಕ್ಸಾಂಶಭಾಗಗಳ ದೂರದಲ್ಲಿ (ಸುಮಾರು ೧೬೨೧॥ ಮೈಲು) ಕರ್ಕಾ 
ಬಕ ಸಂಕ್ರಾಂತಿ ವೃತ್ತವೂ ,.. ಇವೆ (ಭೂಗೋಳ. ೮). "ಮಕರ 
ಸಂಕ್ರಾಂತಿ ವೃತ್ತ? ಪರಾ. 

[ಕರ್ಕಾಟಕ + ಸಂಕ್ರಾಂತಿ 4 ವೃತ್ತ] 

ಕರ್ಕಾಟಿಶೃಂಗಿ (ನಾ). - ಕರ್ಕಟಕ ಶೃಂಗಿ: *ಕುರುಟಗೆಗೆ ಕರ್ಕಾಟ 
ಶೃಂಗಿಯೆಂಬರು * (ನಾಚಿರಾ, ೧೧೦) ; ದುಸ್ತಾಪಚತ್ವ, ಕರ್ಕಾಟಿಶೃಂಗಿ 
(ಮೈಔಗಿ ೬೨-೧೨೫೬). [ಕರ್ಕಾಟ್ಕ + ಶೃಂಗಿ] 

ಕರ್ಕಾರು (ನಾ). ಕುಂಬಳದ ಬಳ್ಳಿ, ಕಾಯಿ: “ಕ[ಪಾಠಾಂ. ವ] 
ರ್ಕಾರು ಕೂಷ್ಮಾಂಡನೆನೆ ಜಟ ೫ (ಮಂಗರಾ. ೪೪-೪೬). 

ಸಂ.) 

ಕರ್ಕಿ, (ನಾ). ೧. ಒಂದು ಸಸ್ಯದ ಹೆಸರು: (ಮೈ ಔ ಗಿ. ೧೯-೩೫೩). 
೨. ಓಂದು ಊರಿನ ಹೆಸರು. [?) 

ಕರ್ಕಿ (ನಾ). [ಜ್ಯೋತಿ] ಕರ್ಕರಾಶಿ: ದಿನನಾಥಂ ಮೇಸದೊಳ್‌ 
ಶೀತರುಚಿ ವೃಷಭದೊಳ್‌. - -ಧಿಷಣಂ ಕರ್ಕಿಯೊಳ್‌ ಸಂತಮಿಂತಿರ್ಪಿನಂ 
( ಸುಕುಮಾ. ದಿನನಾಥಂ . . . ನಿಲೆ ಕರ್ಕಿಯೊಳ್‌' ಪರೆ 
ಜನಪ್ರೇಷ್ಯಂ ಖಳಂ ದ್ರವೈಹೀನನತಿಕ್ಲೇಶ ಪಥಶ್ರಮಾಕುಲನೆನಿಕ್ಕುಂ 
(ಜಾತತಿ. ೧೭-೧೫). [ಸೆಂ.] 

ಕರ್ಕಿಸೆಲ್ಲಿ (ನಾ). ಒಂದು ಬಗೆಯ ಸಸ್ಯ: ಜಾವನಿಗಾಲೆ, ಸಣ್ಣಸಲ್ಲೆ, 
ಕಾಯೋರಿ, ಕರ್ಕಿಸೆಲ್ಲಿ, ಕಾಡುಪತಂಗ (ಮೈಣಗಿ. ೪೦-೭೯೯). [?) 

ಕರ್ಕೇತನ (ನಾ). ಒಂದು ವಿಧವಾದ ರತ್ನ್ನ: ಪದ್ಮರಾಗ ಪುಷ್ಕರಾಗ 
ಸಸ್ಯ ಕರ್ಕೇತನ ಇಂದ್ರನೀಲಂ ಮೊದಲಾಗೊಡೆಯ ಅನರ್ಫ್ಯ್ಯಮಪ್ಪ 
ಕಂಕಣಂಗಳುಮಂ (ವಡ್ಡಾರಾ. ಪವಳದಡೆಸೆವ ಕಂಬಂ 
ಕರ್ಕೇತನದ ತೊಲೆ ಪೊನ್ನ ಪೊಸಜಂತೆ (ಕಾವ್ಯಾವ. ೫೧೮) ; ಇಂದ್ರ 
ನೀಲದ : ಭದ್ರ ದೊಳಂ ತ ಸಚ ಜಾಳರಿಗೆಯೊಳಂ (ಪಂಸಭಾ. 
೩-೭೪ ವ); ತೋರ್ಣೆವೆತ್ತ ಕರ್ಕೇತನದ ನೆಲೆಮಾಡಂಗಳೂಳಂ 
(ಪಂರಾಮಾ. ೫-೩೪ ವ). (ಸಂ.] 


೧0-೨೬); 


೧೪೮-೧೪) ; 


ಕರ್ಕ್ಳೊಂಚೆ 


ಕರ್ಕೊಂಚೆ (ನಾ). ಒಂದು ಜಾತಿಯ ಹಕ್ಕಿ; ಕ್ನೌ 
[ಆ ಕರಿದು + ಕೊಂಚಿ,] 

ಕರ್ಕೊಳೆ, ಕರ್ಕೊಳಿ, ಕರ್ಕೊೋಲ(ನಾ). ಒಂದು ಸುಗಂಧದ ಮರ; 
ಆ ಮರದಿಂದ ಸಿದ್ಧಪಡಿಸಿದ ಸುಗಂಧ ದ್ರವ್ಯ: 
*ಕಾಳಾಗರು ಕರ್ಕೊಳ ಜಾತೀಫಲ. . . ಕುಂದುರುಷ್ಯಾದಿ ಸುಗಂಧದ್ರವ 
ಸಹಿತನಾಗಿ (ಅಜಿಪು, ೪-೭೦5). ಕರ್ಕೋಳಿ:; ಸಿರಿಸಂ ಪದಿಂಬು 
ಕರ್ಮರಬೆರಸು ಏಂಡೆ ಸಕ ಕರ್ಕೊಳಿ ಶಿಲಕಂ ಭಿಲುವರ ನಿರುಪಂ ಬೀಡೆ 
(ಆಟ್ಪಮ. ೧೧-೩೪). ಕರ್ಕೋಲ: (ಕ). [ಆ ಸಂ. ಕಕ್ಟೋಲ] 

ಕರ್ಕೊಳಿ "ಕರ್ಕೊಳ' ನೋ. 

ಕರ್ಕೊಟಿ- (ನಾ). ೧. ಎಂಟು ಮಹಾಸರ್ಪಗಳಲ್ಲಿ ಒಂದು. 
೨. (ಆಲಂ) “ಕೆಟ್ಟಿ ಮನುಷ್ಯ? (ಗಂಗಾವ. ೭೩). [ಸಂ.7 

ಕರ್ತೊೋಟಕ (ನಾ). ೧. ಕರ್ಕೋಟಣ: ಅರಿದರಿದು ಕಾಯಲೈ ಬಳಿಕೀ 
ವುರಗವಿದು ಕರ್ಕೋಟಕಸ ಬಗೆ. (ಬಸಪು. ೪೬-೩೩); ಗುಳಿಕ ತಕ್ಷಕ 
ಶಂಖ ಕರ್ಕೋಟಿಕಾದಿ ಫಣೆಗಳ ತಂಡದಿಂದೆ (ಚೈಮಿಭಾ. ೨೪-೩೨). 
೨. ನಾಡಿಗಳಲ್ಲಿ ಒಂದು ಬಗೆ: ಮಯೂರನಾಡಿ . . . ಕರ್ಕೋ 
ಟಿಕನಾಡಿ, ಸಮರೆನಾಡಿ, ಸಂತೋಷನಾಡಿ - ಇಂತೀ ನಾಡಿಗಳೊಳಗಾದ 
ಶರೀರೆದಲ್ಲಿ (ಶರಚ. ೪೮೦). [ಸಂ.) 

ಕರ್ಕೊೋಟಕಿ(ನಾ). ಹಾಗಲ ಬಳ್ಳಿ: *ಹಾಗಲು ಹೀತಪುಷ್ಪ ಕರ್ಕೋಟಕಿ 
ಯೆನಿಕ್ಳು? (ಮಂಗರಾ. ೪೪-೪೪). {+ 

ಕರ್ಕೊೋಲ (ಕರ್ಕೊಳ' ನೋ. 

ಕರ್ಕೊಲಕ (ನಾ).-ಕರ್ಕೊಳ (ಸಾಚರಾ. ಕಿ). [(ಆಸಂ. ಕಕ್ಕೋಲಕ) 

ಕರ್ಗಂಟ (ನಾ). ಕಪ್ಪುಬಣ್ಣದ ಹಸು; ಕರಿಯಾವು: ಬೆಳ್ತಾವರೆ, 
ಕರ್ಗಂಟ (ಶಬ್ದಾನು. ೩೪೪ ಪ್ರಯೋ). [ಆ ಕರಿದು * ಗಂಟ] 

ಕರ್ಗಂಡ "ಕರ್ಕಂಡ' ನೋ. 

ಕರ್ಗಡ "ಕರ್ಕಂಡ' ನೋ. 

ಕರ್ಗತ್ತಲೆ "ಕರ್ಗಲ್ತಲೆ? ನೋ. 

ಕರ್ಗನೆ, ಕಗ್ಗನೆ, ಕಟ್ಲನೆ (ಅ). ಕಪ್ಪಗೆ; ಕರ್ರಗೆ: ಕರ್ಗನೆ ಕರ್ಗಿದ 
ಸಮದ ಗಜಘಟಾಟೋಪದ ನಡುವೆ (ಪಂಪಭಾ. ೧೦-೫೫ ವ) ; ಕಾಮನ 
ಸುಟ್ಟ ಕಾಡಿದೆನೆ ಕರ್ಗನೆ ಕನಿತುದು ಮಲದ ಮಸಿಯ ಮಣಕದಿನಂಗಂ 
(ಅರ್ಧನೇ. ೧-೮೬); ' ಆಶಾಮಂಡಲಂ ಕರ್ಗ([ಪಾಠಾಂ. ಟ್ವಿ)ನೆ ಕವಿಯೆ 
(ಕಾವ್ಯಸಾ. ೮೨೯). ಕಗ್ಗನೆ : ನಿನ್ನ ಕಾವಿಗೆ ಕರಗಿ ಹೋಗುವದು ಕಗ್ಗನೇ 
ಸ್ನೇಹಲತೆ ಸಾಕು ಸರಿ (ಕರ್ಣಾಕ. ೪೧೭). ಸಿ ಕಲ್ಲಿನೆ: ಅಡರ್ದತ್ತೆತ್ತಲುಂ 
ಬಳ್ಳಿಮಿಂಚಂ ತಳೆದಾಶಾನುಂಡಲಂ ಕಟ್ಣ[ನಾಕಾಂ. ರ್ಗ]ನೆ ಕನಿಯೆ 
ಜಳಸ್ಫ್ರೀತ ಜೀಮೂತ ಜಾತಂ (ಜಗವಿ. ೪-೧೪). [ಕರ್ಗು, + -ಅನೆ] 

ಕರ್ಗಲ್‌, ಕರ್ಗಲ್ಲು (ನಾ). ಕರಿಯ ಕಲ್ಲು: ಕರ್ಗಲ್ಮಾರದುಸಲ್ಲು 
ಪೆರಿಯ ಆಲ ೫ % ವಾರಿ ಮರಳ್ಪುಣುಸೆ (ಎಕ. 11, ೩೫-೬: ಸ. 800); 
ಬನ್ನು ಕರ್ಗ್ಗಲ್ಲ ಮೊಜಡಿಯುತ್ತರಸ್ಕಾನ್‌ ದಿಶಿ (ಮೈಆರಿ. ೧೯೧೯, 
೧೦-೭೧; 90೦); ಕರ್ಗಲ್ಲೆನಿತು ಬೆಳ್ತಾದೊಡಂ ಬೆಲೆಗೆಯ್ಯುಮೇ 
ರತ್ನಮಾದೊಡೆ ಬೆಲೆಗೆಯ್ಗುಂ (ಧರ್ಮಾಮೃ. ೭-೪೫). ಕರ್ಗ್ಗಲ್ಲು: 
ಕರ್ಗ್ಗಲ್ಲು ಬಡಗಣ ಸೀಮೆ ಬಿಳಿಯ ಕಲ್ಲುಂ ಮೂಡಣ ಸೀಮೆ (ಸೌಇಇ. 
XI, ೬೫-೫೧ ; 1029). [< ಕರಿದು * ಕಲ್‌] 

ಕರ್ಗಲ್ಲಾಖ (ನಾ). ಒಂದು ಪ್ರದೇಶದ ಹೆಸರು (7): ಕರ್ಗ್ಗಲ್ಲಾಜದಿ 
ಅನೆ ಗೆಲ್ಲೆ ಕಮ್ಮಾರ್‌ಕೊಟ_ ಲೆಯ ಮುದುವುಣುಸೆ ಮಾಳ“ೆಯುಳ್‌ 
ಕೂಡಿತ್ತು ಸೀಮೆ (ಎಕ. ೫೪1, ಗುಬ್ಬಿ. ೭೫-೫೩ ; 733). (ಕರ್ಗ್ಗಲ್‌ +1) 

ಕರ್ಗಲ್ಲು "ಕರ್ಗಲ್‌' ನೋ. 

ಕರ್ಗಳ್ತಲೆ "ಕರ್ಗಲ್ತಲೆ' ನೋ. 


ಅಭಿಷೇಕಂಗೆಯ್ದು 


೧೫೬೩ 


ಕ್ರೌಂಚ (9).| |ಕರ್ಗಲ್ತಲೆ, ಕಗ್ಗ 


13 


20 


33 


ಕೆರ್ಗು; 


ತ್ರಲ್‌, ಕಗ್ಗತ್ತಲು, ಕಗ್ಗತ್ತಲೆ, ಕರ್ಗತ್ತಲೆ, 
ಕರ್ಗಳ್ತಲೆ, ಕಃ ತ್ತಲೆ (ನಾ). ಕಪ್ಪಾದ ಕತ್ತಲೆ; ದಟ್ಟವಾದ 
ಕತ್ತಲೆ; ಗಾಢಾಂಧಕಾರ. ಕಗ್ಗತ್ತಲ್‌ : ಲೆಕ್ಕಿಸದೇನನು ನುಗ್ಗಿದ 
ನಾತನು ಕಗ್ಗತ್ತಲ್ಲಬ್ಬವ ಸೀಳಿ (ಅಗ್ನಿಹಂ. ೭೩-೬೮). ಕಗ್ಗತ್ತಲು: 
ಜಗವೆ ಕಗ್ಗತ್ತಲು ನಸಗವಳಿಂದಿಲ್ಲದಿರಲು (ಇಂಚಾಪ. ೧೫೦-೩೭); 
ಕಗ್ಗತ್ತಲಾದ ಪ್ರಡೇಶಕ್ಕೆ ಹೋಗಲು 'ಎಂತಹರಾದರೂ ಹೆದರುತ್ತಾರೆ 
(ಜೀವಾತ್ಮ. ೨೦೬); ಈ ಕಗ್ಗತ್ತ ಲಲ್ಲಿ, ಈ ಬಾಗಿಲಲ್ಲಿ ಕುಳಿತು 
ನೋಡಿದರೆ ದೋಣಿಗಳ ಮಗ್ಗ. ಲಲ್ಲಿ ಕಿರಿಚಿಕೊಳ್ಳುವ ವ ಜಲಸಿಶಾಚಿಗಳು 
(ಅರ್ಯಕ. ೪೭). ಕಗ್ಗತ್ತಲೆ : ಕಗ್ಗ ತ್ರ ಲೆಯ ಬಳು ಜಯಂ ಸಿಲುಕಿತು 
ಕಂಗಳಂಗವಣೆ (ಕು ವ್ಕಾದ್ರೊ ೧೭-೬) ; ಕರೆದಳು ಕಗ್ಗಕ್ರಲೆಯ 
ಕೌಳಿಕವ (ನೋಹತ. ಭಟ A ಶಬ್ದಗಳನ್ನೇ ಕೇಳದ 
ಮಕ್ಕಳು ಕಗ್ಗತ್ತಲೆಯೊಳಗೆ ಏಕೆ ಕಿರಿಚಿಕೊಳ್ಳುತ್ತವೆ? (ಜೀವಾತ್ಮ. ೨೦೭); 
ಕಗ್ಗತ್ತಲೆಯ ಕೋಣೆಗಳಲ್ಲಿ ಗಾಢನಿದ್ರೆ ಮಾಡುತ್ತಿದ್ದ. ಕರಡಿಗಳ ಬಗ್ಗೆ 
ಹರಟುತ್ತಾನೆ (ಪುನರು. ೨೨೧). ಕರ್ಗೆತ್ತಲೆ: ಸವೆಯದ ಶರ್ಗತ್ತಲೆಯ 
ತುಂಬಿದಳು ಹುಣ್ಣವೆಯ ಬೆಳ್ಲಿಂಗಳ ಕಿಡಿಸಿ (ಮೋ ಹತ. ೨೯-೮). 
ಕರ್ಗಳ್ತಲೆ: ಕರ್ಗಳ್ತಲೆ [ಪಾಠಕಾಂ. ಕಳ್ಳತ್ತಲೆ]ಯಂ ಕಾಣುವ ಘನ 
ಮಾರ್ಗಣಮಂ ಬಿಡುವೆಂ (ಜಯಕಾ. ೭-೧೭). ಕಳ್ನತ್ತಲೆ ; ಕಡು 
ಮುನಿಸಂ ಕಳ್ಗತ್ತಲೆ [ವಾಠಾಂ. ಕರ್ಗಳ್ತಲೆ]ಯಂ ಕಾಜುವ ಘನಮಾರ್ಗ 
ಇಮಂ ಬಿಡುವೆಂ (ಜಯಳಾ. ೭-೧೬) ; ಆಳುಂಬಮಾದ ಕಳ್ಳತ್ತಲೆಯೊಳ್‌ 
(ಯಾದವ. ೩-೭೧ ವ). [೮ ಕರಿದು + ಕಲ್ತಲೆ] 

ಕರ್ಗಾಮುಂಡ (ನಾ). ಒಬ್ಬಾತನ ಹೆಸರು: ಕರ್ಗ್ಗಾಮುಣ್ಣರ 
ಕಲ್ಲಮನೂರ್ಗಾಮು[ಣ್ಡುಗೆ]ಯ್ಮೈ (ಕಣ. 1, ೧೪-೫; ಸು. 866). 

[< ಕರಿದು * ಗಾಮುಂಡ] 

ಕರ್ಗು, ಕಂಗ್ಗು, ಕಗ್ಗ್ಗು, ಕರುಗ್ಳು, ಕಳ್ಳು, ಕಲ್ಲು (ಕ್ರಿ). ಕಂದು; 
ಕಪ್ಪಾಗು; ಕನ್ಸಿಡು: ಪಯೋಧರಂಗಳ ತುದಿ ಕರ್ಗಿ ತೋಜುತು 
(ಕಾವ್ಯಸಾ. ೩೬೦ ಶೂದ್ರಕ); ಕರ್ಗಿದೆ ಕುರುಳ್‌ ಕೊಂಕಾಗಿ (ಪಂಪಭಾ. 
೪-೬೪); ತೆರಳ್ಹ ಮೊಗಂ ಕರ್ಗಿದ ಭಾಸೆ (ಪಸ್ಪಪ. ೪-೪) ; ಮುಗಿಲ್‌ 
ಕರ್ಗಿಕೊಂಡಿರ್ಪೊಡಂ (ಅಟ್ಟಮ. ೮-೬೧). ಕಂಗ್ಗು : (ಸ್ಕಾಂಡರ್‌). 
ನೆಗ್ಗು: ಮೊಗಮೆಬ್ಲಂ-ಕರಿಂಕುವರಿದಂತೆ ಕಗ್ಗಿಯುಂ ಶುಸಿಯ ತೆಗೆದ 
ತಲೆಯಂತೆ ಕುಂಜೆಯು್ಯ(ಧರ್ಮಾಮೃ. ೮-೨೩೨ ಅಡಿಟ); ಕಬ್ಬುನದ 
ಕಗ್ಗಿದ ಬಿಟ್ಟನಮರ್ಕೆವೆತ್ವ ಕತ್ತಳಮೆನಿಸಿತ್ತು ಪುತ್ತಗಳ ಮೆಯ್ಕ ಮಲಂ 
ಮಲಧಾರಿದೇವರ (ಎಕ. 111, ತೀರ್ಥಹ. ೧೯೯-೧೨ ; 1093) ; ಆಸಿಂಗ 
ದುರುರವಕೊಡಲುಬ್ಬಿ ಬಿರಿಯಲು ವಾಸುಗಿಗಟ್ಟಿ ಕೊಳ್ಳುಜಕಿದು ಘಾಸಿ 
ಯಾಗುತಲಾನೆ; ಮೊಗದ ಕಗ್ಗಿದ್ದ ಕೈಲಾಸದ ಗುಹೆಯನೆಯ್ದಿ ದುದು 
(ವರ್ಧಡ. ೪-೩೬). ಕೆರುಗ್ಳು : ಆರು ನೀವೀ ಕರುಗಿ ಮೊರೆಯುವ ನೀರ 
ಕಾಯಲ ಹಾಯುವವರು (ಇಂನೀತ. ೬೬-೫). ಓಿ ಕೆಳ್ಗೆ: ಅದಿರ್ವಪುರ್ಪಿ 
ನಿಂದಲೂ ಕಳ್ಳೆದ .ನೋಜಕಿಯಿಂದಲೂ ಅಬ್ಬರಿಸುತೆ (ಕಗನಿ. ೯೫-೫). 
ಹಿಕೆಯ್ಸ್ಸಿ: “ಕಚ್ಚು. ಕಾರ್ನೇ (ಕಪ್ಪಾಗು) ” (ಶಮಧಾ) ; ಅಲ್ಲಿಯ 
ಮಹಾನಾಗಂಗಳ* ವಿಷಂ ಬೆರಸು ಸುಯ್ದ ಸುಯ್ಯು ಪೊಗೆಯೊಳಂ ಕಟಕ್ಸಿದ 
ಮೆಯ್ಕುಮಂ (ಪಂಪಭಾ ೫-೧ಂ೩ವ) ; ಕುವಲಯ ವನರುಚಿಯಿಂ 
ಜಾಹ್ನವಿಯ ಜಳಂ ಕರಮೆ ಕಟಕ್ಸಿ ತೋಜನಿದಂತೆ (ಉವ್ಯಾವ. ೪೯); ನೆರೆದ 
ಮುಗಿಲ್‌ ಕಲಶುವುದನೀಕ್ಷಿಸಿ ತಮ್ಮ ಮನಂ ಕಲಂಕಿ ಕಲ್ನ್‌ರೆ (ಜಗವಿ, 
೪-೯). 

ಕರ್ಗಿಕೊಳ್‌ - ಬಾಡು; ಕಪ್ಪಿಡು; ಕಂಗು: ಉಮ್ಮಳಿಸಿದವೊಲ್‌ 
ಕರ್ಗಿಕೊಂಡುವವಣ. ಮೊಗಂಗಳ್‌ (ಅರ್ಥನೇ. ೨-೨೨). 
[ದೇ. ॥ ತಮಿ. ಕರುಳ್ಕು ; ಮಲ, ಕರಿಕ್ಯ; ತೆಲು. ಕಗ್ಗು, ಕ್ರಾಗು] 
99 


ಕರ್ಗು, 


ಕರ್ಗು, (ನಾ). ಕಪ್ಪು; ಕರಿಯ ಬಣ್ಣ ;“ಕರ್ಫು” (ಚತುನಿ. ಕ.1, ೩೪) 
[ಆ ಕರ್ಗು,] 

ಕರ್ಗುಡಿ (ನಾ). ಕಪ್ಪಾದ ಕುಡಿ; ಕರಿಕಾದ (ದೀಪದೆ) ಕುಡಿ: 
ಹೂವಿನ ಮುಗುಳರಳ್ಳುವು ಕರ್ಗುಡಿಯಾಯ್ತು ದೀವಿಗೆ ಬೆಳಿಂಗಳಂದ 
(ಗೋಮಟೇ. ೧೩-೩೮). [೮ ಕಂದು ಕುಡ್ಮಿ) 

ಕರ್ಗುಡಿಗತ್ತಲೆ (ನಾ). (ಕರಾ) ದಟ್ಟವಾದ ಕತ್ತಲೆ: ಅಮಾವಾಸ್ಯೆಯ 

ಕರ್ಗುಡಿಗತ್ತಲೆಯಲ್ಲಿ ನಡೆಯಲಾಗದು (ರೂಢಿ). 

[ಕರ್ಗುಡ್ಮಿ * ಕತ್ತಲೆ (೮ ಕಟ್ಟಲೆ) 

ಕರ್ಗುಡಿವಡು (ಕ್ರಿ). ಕರಿಯ ಕುಡಿಯನ್ನು ಹೊಂದು; (ದೀಪದ) 
ಕುಡಿ ಕಪ್ಪಾಗು, --ಕರಿಕಾಗು: ಮೆಯ್ಯರಿಸಿನಂ ಕಂಪೋಡಿತೀ ಬೆಂದ 
ದೀಪಿಕೆಯುಂ ಕರ್ಗುಡಿವಟ್ಟುದೆನ್ನಿನಿಯನಿನ್ನುಂ ಬಾರನೆ (ಕೆ (ಲೀಲಾವ. 
೨-೪೮). [ಕರ್ಗುಡಿ 4 ಪಡು] 

ಕರ್ಗುಮುಕೆ, ಕಗ್ಗುಲುಕೆ (ನಾ). ಒಂದು ಊರಿನ ಅಥವಾ.ಪಾಳ್ಯದ 
ಹೆಸರು (?) : ಕೋಟಿಯ ನೈರಿತ್ಮದ ಕರ್ಗುಉಖಕೆಯ ತೆಂಕಲು ಬಿಟ್ಟ 
[ದು]ಕೆಯಿಮತ್ತರು ೨೬೦ (ಸೌಇಇ. 1111, ೩೬೪-೧೯; 1099). 
ಕಗ್ಗುಲುಕೆ: ಊರಿಂ ಮೂಡಣ ಕಗ್ಗುಜುಕೆಯಿಂ ಮೂಡಲು ಮತ್ತಜು 
ಮೂಣಜು (ಸೌಇಇ. IX-i, ೨೮೯-೮೮ ; 1147). 

[ಆ ಕರಿದು * ಕುಣುಕ್ಕೆ (ಆ ಕುಜುಕಿ)] 

ಕರ್ಗೆಂಪು (ನಾ). ಕಪ್ಪು ಮಿಶ್ರವಾದ ಕೆಂಪು; ದಟ್ಟ ಕೆಂಪು: 
ಈಮೇಗಯ್ಯ್ಮಗಂಡದುಪ್ಪುಳೂ ಕರ್ಗೆಂಪಿನ ಬೀರವಣ್ಣ (ಮ ಅತ್ರ ಶ. 
೯೨-೧೫). [೮ ಕರಿದು* ಕೆಂಪು] 

ಕರ್ಗೆರೆ (ನಾ). ಕರಿಯ:ಗೆರೆ; ಕಪ್ಪಾದ ರೇಖೆ: `ಕಾಮೋಜ. ವಿಡಿದ 
ಸೂತ್ರದ ಕರ್ಗೆಆಕ£ರೆ]ಯೆನೆ -ಕೋಮಾಳಿ ನಸು ಪಬ್ಬಿತೊಡಲ 
(ಮೋಹತ. ೨೩-೨೧). [ಆ ಕರಿದು ಗೆರೆ] 

ಕರ್ಗೆಲೆ, ಕಗ್ಗೆರೆ, ಕಗ್ಗೆ ಆ (ನಾ). ಒಂದು ಸ್ಥಳದ ಹೆಸರು: ತೆಜ್ಯಣ 
ಕಡೆಗೋಡೋಡಂ ನಿಜಾಸಿದೆ ಕಲ್ಲಿನಮನ್ತೆ ಪಾಯೆ ಕನ್ನಲ್ಲಿಯದ 
ಕರ್ಗ್ಗೆಜಕಿಯ ಹೀಮೆಯೆ ಸೀಮೆಯಾಗಿ (ಎಕ. 111, ನಂಜನ. ೨೬೯-೯೪ ; 
904). ಕಗ್ಗೆರೆ: ಕಗ್ಗೆಕೆಯ ತೊ «ಟದ ಸಿದ್ದೇಶ್ವರಸ್ವಾಮಿಯವರಿಗೆ 
ಸಮರ್ಪಿಸಿದ ಗ್ರಾಮದ “ಶಿಲಾಶಾಸನದ ಕ್ರಮನೆಂತೆಂದರೆ (ಎಕ. 2೭1], 
ಕುಣಿಗೆ ೪೬-೧೧; 1664). ಕಗ್ಗೆ ಅಕೆ; ಪ್ರೋತ್ಸಾಹದಿಂ ಬಿಟ್ಟಿನಪ್ರತಿಮಲ್ಲಂ 
ಸವಣೇಜಬೆಕ್ಕ ಕಗ್ಗೆಆಲೆಯುಮಂ ಕಲ್ಪಾನ್ಹರಂ ಸಲ್ವಿನಂ (ಎಕ. 11, 
೨೪೦-೪೧ ಸು. 1175); ನಿರೆಂಜನ ಗಣೇಶ್ವರಂ ಹರುಷದಿಂದೊಗೆದು 
ಸಿದ್ಧೇಶನಾಮವನಾಂತು ಕಗ್ಗೆಜಕಿಯ ತೋಂಟಕ್ಕೆದಿ (ಡೆಬಪು. ೬೩-೪೪) ; 
ಕಗ್ಗೇಟೆಯ ಪುತ್ತದಲಿ ಸ್ವರ್ಗವಜಕಿಯಲು ನೆಲಸಿ (ಮಡಿಕ್ಕಾ. IV, ೧೦೧೪ 
ಸಿದ್ಧೇಶ್ವರ ತ್ರಿವಿಧಿ), [೮ ಕಂದು + ಕೆಜಕಿ] 

ಕರ್ಗೊತ್ತಿಗೂಡಲ(ನಾ). ಒಂದು ಊರಿನ ಹೆಸರು: ಮೂಡಯ್ತಾಡಿಲ 
ಪೆರ್ವ್ವಳ್ಳಮೇ ತೆಂಕಯ್ಯರ್ಗೊತ್ತಿಗೂಡಲ ಪಳ್ಳ ಮೇ ಪಡುವಾಯ್‌ 
ಪೆರ್ಗೊಲ್ಲಿಯೆ (ಎಕ. ೪, ಹೆಗ್ಗಡು ೪-೨೫; ಸು. 730). [2] 

ಕೆರ್ಗೊರಳ (ನಾ). ಕಪ್ಪಾದ ಕೊರಳುಳ್ಳವನು; ನೀಲಕಂಠ; ಶಿವ: 
ಕರ್ಗೊರಳನ ಭರ್ಗನ ಜಿತಸುಮನೋಮಾರ್ಗಣನಂ . . . ಪೊಗಳ್ಳಂ 
(ಉದ್ಭದೇ. ೩-೨೨). 

(ಎ ಕರಿದು 4 ಕೊರಳ್‌ (ಆ ಕೊರಲ್‌) + -ಅ,] 

ಕರ್ಗೊಳ್ಳಿ, ಕರಿಕೊಳ್ಳಿ, ಕರಿಗೊಳ್ಳಿ (ನಾ). ಕರಿಕಾದ ಕೊಳ್ಳಿ; 
ಸುಟ್ಟು ಕಪ್ಪಾದ ಕೊಳ್ಳಿ: ಗುಹಂ ಕಾಯ್ದಿಟ್ಟು ದಂ ಶಕ್ತಿಯ 
ನೆಡೆಯೊಳೆ ಕರೊ ಳ್ಳಿ ವೊಲ್‌ ಬೀಟೆ ದರ್ಪಂ ನೆಗಲ್ಲೂಂಕಾರದಿಂ 
ಚಪ್ಪರಿಸಿ ಕೆಡೆಪಿದಂ' ಕೃಷ್ಣ ನಾಹ್ಞ್ಯಾಸಮಗ್ರಂ (ಜ ಗವಿ. ೧೮-೪೧). 


೧೫೬೪ 


25 


85 


43 


ಕರ್ಚು, 


ಕರಿಕೊಳ್ಳಿ: ಅಳಿಯಿರ್ದಿಲ ರಾಸಿ ಮೂಗುಗೋಗಿಲೆ ಕರಿಕೊಳ್ಳಿ 
ಕೆಂದಳಿರೆ ಕೇಸುರಿ (ಅರ್ಥನೇ. ೫-೨೨). *ರಿಗೊಳ್ಳಿ : ಬಿಸಿಲ ಬೆಂಕಿಯಿಂ 
ಹೊಗೆದೆಯ್ದೆ ತರುನಿಕರೆವುರಿದು ಕರಗೊಳ್ಳಿಯಂತೆ ಕಾಯ್ಬೇಣಕಿ (ಗಿರಿಕ. 
೯-೨೭ ನ); ಗಳಗಳನೆ ಮುನ್ನ ಬೆಂದುಳಿದಿರ್ದ ಕರಿಗೊಳ್ಳಿಗಳನೆಲ್ಲವಂ 
ಸಿದುಗಿ ತಂದೊಟ್ಟಿ (ಹಚಕಾ.೧೮-೩೫); ಅರೆಬೆಂದುಳಿದ ಕರಿಗೊಳ್ಳಿಯಂ 
ತಂದೊಡೆ (ಧರ್ಮಪ.೮-೧೬ ವ). [< ಕರಿದು 4 ಕೊಳ್ಳಿ) 
ಕರ್ಗೊೋಡಗೆ (ನಾ). “ಕರಿಯ ಮಂಗ, ಮುಸು, ಸಿಂಗಳೀಕ” 
(ಪ್ರಭಣ್ಣ). [< ಕಂದು + ಕೋಡಗ] 
ಕರ್ಚ (ನಾ). ಒಂದು ಜಾತಿಯ ಮಾನು: ಕಾರವಾರದಲ್ಲಿ ಕರ್ಚ 
ಯೆಂಬ ಜಾತಿಯನ್ನು (ಮಿಾನನ್ನು) ಕೊಲ್ಲುವುದಿಲ್ಲ (ಕಛಾಗೆ. ೬೭). [1] 
ಕರ್ಚರೆ (ನಾ). “ದೇಹದ ಒಂದು ಭಾಗ” (ಪಂಸಭಾ. ಕೋಶ): 
ನಡು ಪುರ "ಟೆನ್‌ ಬಸಿಜು ತೊಳಕು ಕರ್ಚರೆ[ಪಾಕಾಂ. ರ್ಚಡೆ, ರ್ಜರೆ] 
ಮುಯ್ತು ಮುಸುಂಬು ಮೂಗು... ಎಂಬೆಡೆಯನೆ ನಟ್ಟುವುರ್ಚಿದುವು 
ನೇರ್ದುವು ಸೀಳ್ದುವು ಪಾರ್ಥನಂಬುಗಳ್‌ (ಪಂ ಪಭಾ. 
"ಕರ್ಜಟ್‌? ಪರಾ. [17 
ಕರ್ಚಿ, (ನಾ).. (ಕರಾ). ಕರಿಬಣ್ಣದವಳು ; ಕರಿಪಿ; ಕರಿಕಿ: ಅವ್ವೆ 
ಕರ್ಚಿ ಮಗಳು ಬಿಳ್ಳಿ, ಮಗಳಿಗೆ ಹುಟ್ಟಿದ ಮಗಳು ರತಿರಂಭೆ (ಗಾದೆ). 
[€ ಕರಿದು + -ಚಿ,] 
ಕರ್ಚಿ (ನಾ). ಉತ್ತಮವಲ್ಲದ್ದು; ಉತ್ಕೃಷ್ಟವಲ್ಲದ್ದು; ಸಾಮಾನ್ಯ 
ವಾದದ್ದು; ನಿತ್ಯ ಉಪಯೋಗಿಸುವಂತಹುದು ; ಚಿಲ್ಲರೆ. ಶೆ 
ಕರ್ಚಿಯೆಲೆ - ೧. ಸಾಮಾನ್ಯವಾದ ಎಲೆ. ೨. ಇಸ್ಟೇಟಾಟ 
ದಲ್ಲಿ ಕೆಳದರ್ಜೆಯ ಎಲೆ. ಕರ್ಚಿಅಡಳೆ - ಸಾಮಾನ್ಯ ಅಡಕೆ. 
[+ ಮರಾ. ಖರ್ಚ] 
ಕರ್ಜಿಕಾಯಿ "ಕರಂಜಿಕಾಯ್‌' ನೋ. 
ಕರ್ಚಿಸ್ಕು, ಕಚ್ಚಿಸು (ಕ್ರಿ). ೧. ಹಲ್ಲಿನಿಂದ ಕಡಿಯುವಂತೆ ಮಾಡು; 
ಕಡಿಸು: ಒಂದು ದಕ್ಕಂ ತಂಡದಜಕೆರಡು ಕಡೆಯುಮಂ ತಾವಡಸಿ 
ಕರ್ಚಿ ನಡುನೆಯಾವೆಯಂ ಕರ್ಚಿಸಿಕೊಂಡು (ಪಂಚತಂ. ೧೫೭-೧೫). 
ಕಚ್ಚಿ ಸು:. ೧. ಮಹಾಸುರದ ಫಣಿಗಳಲಿ ಕಚ್ಚಿಸಿ (ಸಂಭಪ. ೧೭-೫೩). 
೨. ಹಚ್ಚು; ಹೊತ್ತಿಸು: ಮೇಣದ ಬತ್ತಿಯನ್ನೂ ದೀಪದ ಕಡ್ಡಿ 
ಯನ್ನೂ ಹೊರಗೆ ತೆಗೆದು ದೀಪವನ್ನು ಕಚ್ಚಿಸಿದನು (ಪಿಶಾಸ. ೧೨೩). 
(ಕರ್ಚು, 4 -ಇಸ್ಕು] 
ಕರ್ಚಿಸ್ಕು (ಕ್ರಿ). ತೊಳೆಯಿಸೆ; ತೊಳೆಯುವಂತೆ ಮಾಡು: ಪ್ರಿಯ 
ಸಖಯೆನಿಸಿದ ಮದಲೇಖೆಯೆಂಬಳಿಂ ನೃಪನ ಕಾಲ್ಗಳಂ ಕರ್ಚಿಸಿದಳ್‌ 
(ಕಾದಂಉ. ೪೭). [ಕರ್ಚು (೮ ಕಟ್ಟು) + -ಇಸ್ಮು] 
ಕರ್ಚು, ಕಚ್ಚು, (ಕ್ರಿ). ೧. ಹಲ್ಲಿನಿಂದ ಹಿಡಿ, ಕಡಿ: *ಕರ್ಡು- 
ಖಾದನೇ, ಪ್ರಕ್ಸಾಲನೇ, ತಂಡುಲ ಪ್ರಕ್ಪ್ಸಾಲಜಲೇ ಚ? (ಶಮಧಾ); 
ಕೊಲ್ಲೆಂ ಬಿಸುಡಾಯುಧಮಂ ಫುಲ್ಲಂ ಕರ್ಚೆೇಜು ಪುತ್ತಂ (ಕವಿರಾ. 
೩-೧೯೯) ; ಕೀಟಿಂ ಕರ್ಚಿ ದಿಂಡುಮಗುಟ್ಟು ಕೆಡೆವ ಜಾತ್ಯಶ್ವಂಗಳುಂ 
(ಪಂಪಭಾ. ೧೦-೧೧೬ ವ) ; ನಿಚ್ಚಲೊಂದೊಂದು ಮಾನಂ ಕರ್ಚಿಕೊಂಡು 
ಪೋಗಿ (ಪಂಚತಂ. ಆ೪-೧೮) ; ಕೇದಗೆಯೆಸಲಕ್‌ಸಲಂ ಕರ್ಚಿ ಪಾಜಕಿತ್ತೊ 
(ಕಾವ್ಯಸಾ. ೩3೩). ೨. ಮುದ್ದಿಸು; ಚುಂಬಿಸು: ತೊಡೆಯನೇಜಃಕಸಿ 
ಕೊಂಡು ಕದಪಂ ಕರ್ಚಿ (ಧರ್ಮಾಮೃ. ೩-೨೪೧) ; ಕಪೋಲಮಂ 
ಕರ್ಡುವನುರ್ಕುವಂ (ಉದ್ಭಟ. ೧೧-೨). ಕಚ್ಚು: ೧. ಕಳ್ಳ ಬೆಳ್ಳಿ 
ವಟ್ಟಿಲ್‌` ಬಾಯೊಳ್‌ ಬೆಚ್ಚಂತಿರೆ ಸತಿ ಶಶಿಯಂ ಕಚ್ಚಿ ನೆಲಳ್ಕಿಟದ 
ರಾಹುವಂ ನೆಜಕಿ ಫೋಲ್ತಳ್‌' (ಕಾವ್ಯಸಾ: ೯೬೩ ಶೂದ್ರಕ); ಮಾದೆಗನಂತೆ 
ಬಾರೆತ್ತುವರ್‌ ನಾಯಂತೆ ಕಚ್ಚಿ ತೆಗೆನರ್‌' (ಧರ್ಮಾಮೃ. ೩-೭೩); 


೧೧-೧೩೬). 


ಕರ್ಚು, ೧೫೬೫ 


ಹುಲಿ ಕರಡಿಗಳು ಕಚ್ಚೆ ನೊಂದನೋ (ಸಿದ್ಧರಾ. ೨-೩೪). ೩, (ಆಲಂ) 
ಬಾಧೆಪಡು; ನೋಯು: ತಲೆಯ ಶೂಲೆ ಓರಿದಕ್ಕುಂ ವುಬ್ಬ 
ಸಂಬಡುಗುಂ ಹೊಟ್ಟೆ ಕಚ್ಚುಗುಂ ಮೈ ನಿಗುರುಗುಂ (ಬಾಲಚಿ.೧೩೨-೧೪). 
೪. (ಆಲಂ) ಬಾಧಿಸು; ನೋವನ್ನುಂಟು ಮಾಡು : ಅಲ್ಲಿ ಚಳಿಯು 
ಕಚ್ಚದು (ಅನಿಕೇ. ೧೬-೧೮). ೫. (ಮೈಗೆ) ಅಂಟ ಸೋರು, ಇಳಿ: 
ಎಣ್ಣೆಯನ್ನು ಲಾಳಿಕೆಯಿಂದ ಹಾಕದಿದ್ದರೆ ಕಚ್ಚುತ್ತದೆ (ರೂಢಿ). 

(ದೇ. 1 ತಮಿ. ಕಚ್ಚು ; ತುಳು. ತುಚ್ಚು; ಕೋಲಾ. ಪರ್ಜಿ, ಕಚ್‌; 
ಗಡಬ. ಕಚ್ಛ್‌, ಕಸ್‌; ಗೊಂಡಿ. ಕಸ್‌ಖಾನಾ; ಕುಣ. ಕಚ್ಛ್‌; 
ಕುವಿ. ಕಚಳಿ) 

ಕರ್ಚು "ಕಟ್ಟು ನೋ. 

ಕರ್ಚು, ಕಚ್ಚು (ನಾ). ೧. ತೊಳೆಯುವಿಕೆ ; ಪ್ರಕ್ಸಾಲನ: ಸೆಟ್ಟ 
ಯಾರ್ಗ್ಗೆ ಸಾಸಿರ್ವ್ವರ ಸನ್ನಿಧಾನದಲ್‌ ಕಾಲ್ಗರ್ಚ್ಟಾಗಿ ದಾನಂಗೊಂಡಂ 
(ಎಇ. XX, ೨೧೯-೬ ; 1097). ೨. ಪಾದತೊಳೆದ ನೀರು; 
ಪಾಜೋದಕ : “ಅಲುಂಬು ಕರ್ಚೆನ್ನೆ ಕಾಲಿನುದಕಂ ” (ಕವಿಕಂ. ೧ ೩). 
೩. ಅಕ್ಕಿ ತೊಳೆದ ನೀರು; ಕಲಗಚ್ಚು: *ಕರ್ಚು- ಖಾದನೇ, 
ಪ್ರಕ್ಷಾಲನೇ, ತಂಡುಲ ಪ್ರಕ್ಸಾಲಜಲೇ ಚ? (ಶಮಧಾ). ಕಚ್ಚು: 
೩. ಅಮೃತವಳ್ಳಿ ಕೊಡಶಿಯಬಳಹು ಅಷ್ಟಮದುಕ ಇವಂ ಕಷಾಯ ಮಾಡಿ 
ಕೂಡಿ ಸಕ್ಕರೆ ಬೆರಸಿ ಅಕ್ಕಿಯ ಕಚ್ಚಿಂದೇಜಕೆವುದು (ಅಶ್ವಟೀ. ೯೫-೩) ; 
`ಅಶ್ವತ್ಥಾ ಮನು ಹಾಲು ದೊರೆಯದ ಮೂಲಕ ಅಕ್ಕಿಯ ಕಚ್ಚನ್ನು ಕುಡಿದು 
ಕುಣಿದಾಡಿದಂತೆ (ಕುರಿಹಿಂ. ೧೧೫) ; ಗುರು ಹಾಲು ಇಲ್ಲದ ಪಾಡಿಗೆ 
ಕಚ್ಚು ಕುಡಿಸಿದ (ಮೂಕಮ. ೪೫). [« ಕಬ್ಬು] 

ಕರ್ಚು, ಖರ್ಚು (ನಾ). ವೆಚ್ಚ; ವ್ಯಯ: ಲಷ್ಯರಿನ ಕರ್ಚಿನ ಬಗ್ಗೆ 
ತಮ್ಮ ಕಡೆಯಿಂದ ಐದು ಲಕ್ಷ `.ಡಂಗಾಳಿ ಅಕ್ಕಿ ಕೊಡಿಸಬೇಕು 
(ರಾಜೇಂದ್ರ. ೪೦); ಈ ಪಾದ್ರಿ ದಾರಿಯ ಕರ್ಚಿಗೆ ಸ್ವಲ್ಪ ಹಣವನ್ನು 
ತೆಗೆದುಕೊಂಡು. .. ಹೊರಟನು (ಪ್ರವಾಇ. 11, ೩); ಪ್ರಯಾಣದ 
ಕರ್ಚನ್ನು ಕೊಡಲು ನಮ್ಮ ಸಮಿಶಿಯನ್ನು ಒಪ್ಪಿಸಿದ್ದೇನೆ (ಹುಚ್ಚುಹು. ೮೬). 
ಖರ್ಚು: ಆದರ ಖರ್ಚು ೪೦ ರೂಪಾಯಿ (ಎಕ. 5x, ಕಾನಕಾ. 
೯೦-೫೨ ; 1700) ; ಅವನ ಜೊತೆಯಲ್ಲಿ ಬರುವವರ ಖರ್ಚನ್ನು 
ಫಿರ್ಯಾದಿಯೇ ವಹಿಸಬೇಕಾಗಿತ್ತು (ಹುಟ್ಟಿ ಹ. ೨೧); ಆಲಸ್ಕದವನಿಗೆ 
ಎರಡು. ಕೆಲಸ, ಲೋಭಿಗೆ ಮೂರು ಖರ್ಚು (ಗಾದೆ). 

[+ ಅರೆ. ಪಾಠ. ಮರಾ. ಖರ್ಚ್‌] 

ಕರ್ಚುಂಗಲ್‌ (ನಾ). ಕಚ್ಚುವ ಕಲ್ಲು; “ಸೂಜಿಗಲ್ಲು? (ಕಮದ. ನ. 
ಅಡಿಟ) : ಸುರ್ಕುಂಗುರುಳ್‌, ಕರ್ಚುಂಗಲ್‌, ಚುರ್ಚುಂಗೊಳ್ಳಿ ( ಶಮದ. 
ನ. ೧೮೧ ಪ್ರಯೋ). (ಕರ್ಚು, * ಕಲ್‌] 

ಕರ್ಚುಂಗಲ್ಲ (ನಾ). ಕಚ್ಚುವ ಕೆನ್ನೆ: ಸುರ್ಕುಂಗುರುಳ್‌, ಕರ್ಚುಂ 
ಗಲ್ಲಂ, ಚುರ್ಚುಂಗೊಳ್ಳಿ (ಶಮದ. ೧೭೦ ಪ್ರಯೋ). [ಕರ್ಚು]; * ಗಬ್ಬ) 

ಕರ್ಚುನೀರ್‌, ಕಚ್ಚುನೀರು (ನಾ). ೧. ತೊಳೆದ ನೀರು; ಅಭಿಷೇಕ 
ಮಾಡಿದ ನೀರು: ಸಾಳಿಗ್ರಾವದೊಂದು ಕರ್ಚುನೀರಿಂ ಪರಿಶುದ್ಧ 
ನಾಜೊಡಲವಂ ಕಿಟ್ಟದಿರಿಂ (ರಾಮಾಶ್ವ. ಆ೦-೨೧). ಕಚ್ಚುನೀರು: 
೨. ಕಲಗಚ್ಚು : ಅವುಗಳಿಗೆ ನಿತ್ಮದಲ್ಲೂ ಸ್ವಲ್ಪು ಸ್ವಲ್ಪು ಅನ್ನವನ್ನು 
ಹುಳಿನೀರನ್ನು ಕಚ್ಚುನೀರನ್ನು ಹಾಕುತ್ತಿರಬೇಕು (ಕೃಷಿಪ್ರ. ೧೯). 

(ಕರ್ಚು (೮ ಕಟ್ಟು) * ನೀರ್‌] 

ಕರ್ಚುರ "ಕಚ್ಚೂರ ' ನೋ. 

ಕರ್ಚೂರ (ನಾ). ೧. ಒಂದು ಸುಗಂಧ ದ್ರವ್ಯ; ಕಚೋರ. 
೨. ಚಿನ್ನ; “ಭಂಗಾರ” (ಗಂಗ್ಲಾಮ. ೭೩). ೩. “ಅಂಬೀಹಳದಿ ” 
(ಗಂಗಾಮ. ೭೩). (ಸಂ. 


ಕರ್ಣ, 


ಕರ್ಚೂರೆಕ (ನಾ). ೧. ಕರ್ಚೂರದ ಗಿಡ. ೨. ಅರಸಿನ. [ಸಂ.] 
ಕರ್ಜರಿಗೆಡ್ಲೆ (ನಾ). ಒಂದು ಬಗೆಯ ಗೆಡ್ಡೆ: *ಪೀತಕಂದಂ- ಕರ್ಜರಿ 


ಗೆಡ್ಡೆ? (ಓಷಧಿ. ೯೯). [ಕರ್ಜರ್ಮಿ + ಗೆಡ್ಡೆ (ಆ ಗಡ್ಡೈ)) 


ಕರ್ಜಟ್‌್‌ (ನಾ). ದೇಹದ ಒಂದು ಭಾಗ (?) : ನಖದೊಳ್‌ ಸೂಜಿಯಂ 


ಫೆ ಟ್ಟಿ ಯುಂ ಜಾತಬೊಳ್ಳಣಂಗಟ್ಟಿಯುಂ ಕರ್ಜಜಕೆಯನೂಆಕಿಯುಂ 
ಮೂಗಿಟ್ಟೆಜಕೆಯೆಯುಂ (ಅಜಿಪು. ೧೧-೧೦ವ). "ಕರ್ಚರೆ' ಪರಾ. [1] 


ಕರ್ಜಾಲಿ, ಕರಿಜಾಲಿ (ನಾ). ಕರಿಯ ಜಾಲಿ ಗಿಡ: ಗಂಟುತುಂಬೆ, 


ಕರ್ಜಾಲಿಗಿಡ (ಮೈಔಗಿ. ೫೦-೧೦೦೧). *ರಿಜಾಲಿ : (8). 
[೬ ಕರಿದು + ಜಾಲ್ಮಿ) 


10| ಕರ್ಜಿ (ನಾ). ಒಂದು ಜಾತಿಯ ಸಸ್ಯ: ನಡುನಡುವೆ ಅಲ್ಲಲ್ಲಿ... 


15 


30 


35 


45 


ಬೆಮ್ಮಾರಲ, ಕರ್ಜಿ ಇತ್ಯಾದಿ ಪೊದೆಗಳು ಬೆಳೆದುಕೊಂಡಿ ದ್ದು 
(ಮಲೆವ. ೫೫೨). (2) 


ಕರ್ಜಿಕಾಯಿ "ಕರಂಜಿಕಾಯ್‌? ನೋ. 
ಕರ್ಜಿಗಿ, ಕರಿಜಿಗಿ (ನಾ). ಹತ್ತಿಗಿಡಕ್ಕೆ ಬರುವ ಒಂದು ರೋಗ; 


ಕಾಡಿಗೆ ರೋಗ; ಜಿಗಿ ಅಂಟುವ ರೋಗ. ಕರಿಜಿಗಿ : ಕರಿಜಿಗಿ ಬಿದ್ದು 
ಈ ವರ್ಷದ ಹತ್ತಿ ಪೀಕು ಹಾಳಾಯಿತು (ರೂಢಿ). [ಆ ಕರಿದು * ಜಿಗ್ಮಿ) 


ಕರ್ಜಿರಿಗೆ "ಕಡಜೀರಿಗೆ' ನೋ. 
ಕರ್ಜೂರೆ, ಕಜೂರ, ಕಜ್ಜುರೆ ಕಜ್ಜೂರ (ನಾ). ೧. ಖರ್ಜೂರವೃಕ್ಷ; 


ಉತ್ತುತ್ತೆಯ ಗಿಡ: ಬಾಆ್‌ಯ ಕರ್ಜೂರದ ಕಿತ್ತೀಳೆಯ ಕಮ್ಮರದ 
(ಧರ್ಮಾಮೃ. ೧-೧೫೧) ; ತಡಸು ತಪಸಿ ಕುರೆಂಚಿ ಕ(ಪಾಠಾಂ. ಖ]ರ್ಜೂರ 
(ತೊರರಾ, ೩-೧-೨೬). ೨. ಖರ್ಜೂರದ. ಹಣ್ಣು; ಉತ್ತುತ್ತೈ. 
ಕಜೂರ: ೧. (೪). ಕಜ್ಜುರೆ: ೧. ಕಜ್ಜುರ ಕಕ್ಕೆ ಕಡವ ಮೊಳಗು 
ನವಿಲ್ವಜ್ಜೆ ಗರಿಕೆ ಸಸಿ ನೇಸಆವೆಳಗಿಗೆ ವೆಜ್ಜಗೊಡದೆ ಬೆಳೆದಿರಲ್‌ (ಜಯಕಾ. 
೧೫-೨೪). ಕಜ್ಜೂರೆ: ೨. ನನಗೆ ಮತ್ತು ಪಚ್ಚಿಗೆ ಜೇನುತುಪ್ಪ ಕಜ್ಜೂರ 
ತರಿಸಿಕೊಟ್ಟನು (ಮೇದಿಮ. ೧೩೯). "ಖರ್ಜೂರ? ಪರಾ. 

(ಪ್ರಾ. ಖಜ್ಜೂರ (ಆ ಸಂ. ಖರ್ಜೂರ)] 


ಶರ್ಜೇಡಿ (ನಾ). ಕಪ್ಪು ಬಣ್ಣದ ಜೇಡಿಮಣ್ಣು : ಕುಶಾಗ್ರೀಯ 


ಬುದ್ಧಿ ಸಂಪತ್ತ್ವಿಯೆಂದು ಕರ್ಜೇಡಿಯ ಹೆಂಟಿಯನ್ನೀ : ತಲೆಗೆ ತುರುಕಿರು 
ವನು (ಮಂತ್ರಶ. ೮೯೯-೧೬). [ಆ ಕರಿದು * ಜೇಡಿ] 


ಕರ್ಜ, "ಕರಣ್ಕೆ' ನೋ. 
ಕರ್ಣ, (ನಾ). ೧. ಕಿವಿ: "ಕರ್ಣಃ, ಶ್ರೋತ್ರಂ, .. . ಶ್ರವಣಂ -ಈ 


೫ ಕವಿ” (ಹಲಾಯು. ೮೫-೩೬೨); ವಸುಕ್ಷೇಣನಾಲೋಕಾಂತಂಬರ 
ಮಳವಿ ಬಳೆಯೆ ಬಳದೆಸೆಕಮದೋರಂತೆ ಜನ[೦ಗಳ್‌] ಕರ್ಣೋಪಾಂತ 
ದೊಳೊಗೆದೆಸೆಯೆ ಕರ್ಣನೆಂಬನುಮಾದಂ (ಪಂಪಭಾ. ೧೯೮). ೨. ಹಡ 
ಗಿನ ಚುಕ್ಕಾಣಿ. "ಕರ್ಣಧಾರ' ಪರಾ. ೩. ಸೂರ್ಯನಿಂದ 
ಕುಂತಿಯಲ್ಲಿ ಜನಿಸಿದ ಮಗ: ನೆನೆಯದಿರಣ್ಣ ಭಾರತದೊಳಿಂ ಪೆಅ 
ರಾರುಮನೊಂದೆ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ (ಪಂಪಭಾ. 
೧೨-೨೧೬). ೪. (ಆಲಂ) ದಾನಶೂರೆ; ದಾನವೀರ. ೫. [ಗಣಿತ] 
ಬಹುಭುಜಾಕೃತಿಯ ಯಾವುದಾದರೂ ಎರಡು ಅಪಾರ್ಶ್ವಕೋನ 
ಗಳನ್ನು ಸೇರಿಸುವ ಸರಳರೇಖೆ; ಮೂಲೆಗೆರೆ: ಕಾಟಕೋಣ ತ್ರಿಕೋಣ 
ದಲ್ಲಿ ಕರ್ಣದ ವರ್ಗವು ಬೇರೆ ಎರಡು ಪಾರ್ಶ್ವರೇಖೆಗಳ ವರ್ಗಗಳ 
ಫೊಟ್ಟಿಗೆ ಸಮವಾಗಿರುವುದು (ಭೂಮಿಅ. ೪೮) ; ಈ ನೇಯ್ಗೆಯ ವೈಶಿಸ್ಟ್ಯ 
ವೇನೆಂದಕೆ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಯವರೆಗೂ 
ಕಾಣುವ ಕರ್ಣ ಅಥವಾ ಗೆರೆ (ಗೃಹವಿ. ೭೪). ೬. ಎರಡು ಎಂಬ 
ಸಂಖ್ಯೆಯ ಸಂಕೇತ: “ಯಮ ನಯನ ಕರ್ಣ ಕರ ಪದ ಯಮಳಾಂಭ್ಲ 
* ಬಾಹು ಕಿವಿಗಳೆರಡಣ ನಾಮಂ* (ವ್ಯವಹಾ. ೯-೨). ([ಸಂ,] 


ಕರ್ಣಕಟುಕ 


ಕರ್ಣಕಟುಕ (ಗು). ಕಿವಿಗೆ ಕಹಿಯಾದ; ಕೇಳುವುದಕ್ಕೆ ಕಠೋರ 
ವಾದ: ಅನಂತನೀರ್ಯನ ದೃಪ್ತ್ವೋದಾತ್ತ ಕರ್ಣಕಟುಕ ನಚೋನಿಚಯ 
ನಿಶಿತಾಸ್ತ್ರಂಗೆಳ್‌' ನೆಜನನುರ್ಚೆ (ಶಾಂತಿಪು. ೪-೫೨. ವ). 
[ಕರ್ಣ + ಕಟುಕ (ಎ ಕಡಿಕ್ಕ)] 
ಕರ್ಣಕೆರೋರ (ನಾ). ಕೇಳುವುದಕ್ಕೆ ಕಕೋರವಾದುದು : ಕದನಕ್ಕೆ 
ಬಲವನೊಡ್ಡೆಂಬರವಂ ಸಡಗರದಿಂದೆಡೆವಿಡಿದುಗ್ಗ ಡಮಾದುದು ವೈರಿಭೂಪ 
ಕರ್ಣಕಕೋರಂ (ಹಮ್ಮಾರ. ೩-೩೦) ; ಅದರ ಖುರಪುಟ ಧ್ವನಿ ಕರ್ಣ 
ಕಠೋರವಾಗಿ ಕೇಳಿಸುತ್ತಿತ್ತು (ಪುನರು. ೪೪೩). [ಕರ್ಣ ಕಕೋರ] 
ಕರ್ಣಕುಂಡಲ (ನಾ). ೧. ಒಂದು )ಬಗೆಯ ಕಿವಿಯ ಆಭರಣ. 
೨. ಒಂದು ಜಾತಿಯ ಹೊವಿನ ಗಿಡ (೪). [ಕರ್ಣ ಕುಂಡಲ] 
ಕರ್ಣಕುಲಿ (ನಾ). [ಅಶ್ವಶಾ] ಕುದುರೆಗಳ ಕಿವಿಯ ಮುಂದಣ 
ರೇಖೆ: “ಕಿವಿಗಳ ಮುಂದಣ ರೇಖೆಗೆ ಸವನಿಕು ತಾಂ ಕರ್ಣಕುಲಿಯು 
ಮೆಂಬೀ ಪೆಸರುಂ” (ಅಶ್ವಕಾ. ೯-೨೨). [ಕರ್ಣ,*- ಕುಲಿ?) 
ಕರ್ಣಕೋಟರ (ನಾ). ಕಿವಿಯ ರಂಧ್ರ: ವಿಗಡ ಮೂದಲೆಗಳ 
ಮಹಾಧ್ವನಿ ಬಗಿದುದೈೆ ತಾವರೆಯ ತನಯ ನ ಕರ್ಣಕೋಟರವ 
(ಕುವ್ಕಾದ್ರೋ..೨-೪); ದೇವರನಾಡಿದ ಪರುಷತರ ಬಾಕ್ಕಮಾರ್ಗಣಂ 
ಕರ್ಣಕೋಟರಮಂ ನಾಂಟಿ (ರಾಮಾಶ್ಚ. ೩೫-೭). 
[ಕರ್ಣ * ಕೋಟರೆ] 
ಕರ್ಣಗತ (ಗು). ಕಿವಿಗೆ ಬಿದ್ದ; ಕೇಳಿದ. 
ಕರ್ಣಗತಮಾಡು - ತಿಳಿಸು (೬). [ಕರ್ಣ + ಗತ] 
ಕರ್ಣಟಾಲನ (ನಾ). ಕಿವಿಯನ್ನು ಅಲ್ಲಾಡಿಸುವಿಕೆ: .ಸೆಕಪಿ ಭರಿ 
ಕೈಯನಬ್ದಾಂಬುಗಳಂ ಬರೆ ಹೀರು ಕರ್ಣಚಾಲನದಿನನಂ ಮಿಗೆ 
ಪರಿಯಿಪ ಮದಕರಿಗಳ್‌ (ರ್ಲಾಜಶೇ. ೬-೭೧). [ಕರ್ಣ * ಚಾಲನ] 
ಕರ್ಣಚ್ಛೇಡ (ನಾ). ೧. ಕಿವಿ ಕೊಯ್ಯುವುದು. ೨. [ಗಣಿತ] ಒಂದು 
ಆಶೃತಿಯ ಹೆಸರು (ನಾಂ: ೧೯). [ಕರ್ಣ + ಛೇದ) 
ಕರ್ಣಜ (ನಾ). ೧. ಕಿವಿಯೊಳಗೆ ಹುಟ್ಟಿದುದು; ಕಿವಿಯ ಮಲ; 
ಗುಗ್ಗೆ. ೨. ಕರ್ಣನ ಮಗ; ವೃಷಸೇನ: ಚಿಗಿದನಾಗಸಕೆ ... 
ಮೇಘನಾದಂ ಭೀಮಕರ್ಣಜರ ಬೆಜಗಾಗಲು (ಜೈ ಮಿಭಾ. ೪-೧೨). 
[ಸಂ.] 
ಕರ್ಣಜಪ (ನಾ). ಚಾಡಿ ಮಾತು; ಕೊಂಡೆಯ ನುಡಿ: ಶಾರ್ಜ್ಗ 
ಧರನುಮಾ ಮಂತ್ರಿವರ್ಗಮುಂ ನೋಡಿ ರಾಗಿಸಿ ಕರ್ಣಜಪದೊಳ್‌ 
ಮೂರ್ಛಾವ್ಕಾಸಂಗಮಂ ಬೆಸಗೊಳೆ (ಕಾಂತಿಪು. ೨-೨೫ ವ). 
(ಕರ್ಣ, * ಜಪ) 
ಕರ್ಣಜಲೌಳೆ (ನಾ). ನೂರಾರು ಕಾಲುಗಳುಳ್ಳ ಜರಿ; ಶತ 
ಪಾಡಿ; ಲಕ್ಷ್ಮೀಚೇಳು. (ಸಂ. ಕರ್ಣಜಲಾಕಾ] 
ಕರ್ಣಜಾಪೈ (ನಾ). [ಜೈನ] ಐದು ಬಗೆಯಾದ ಮಂತ್ರಗಳಲ್ಲಿ 
ಒಂದು; (ಗಟ್ಟಿಯಾಗಿ ಹೇಳಜಿ) ಕಿವಿಯಲ್ಲಿ ಹೇಳುವ ಮಂತ್ರ: 
ಮಂತ್ರಮೆಂಬುದು ಪಂಚವಿಧನುಕ್ಕು ಮವಜಕೊಳು Re ಕರ್ಣಜಾಪ್ಯ 
ಮಂತ್ರಂ ಶಿವಗತಿಗೆ ಕಾರಣಂ (ಚಾವುಂಪು. ೨೪೦). [ಸೆಂ] 
ಕರ್ಣತಾಟಿಂಕ (ನಾ). ಒಂದು ಬಗೆಯ ಕಿವಿಯ ಆಭರಣ; ಕಿವಿಯ 
ಓಲೆ: ಈ ಕಂಕಸೂತ್ರಮಾ ಕರ್ಣತಾಟಂಕಮಾ ಶ್ರೀಕರಂ ನಿಜಜನನಿ 
ಗೇಕೆಂದು ಬಿಡಿಸಿದೆ ಸಾಕಿನ್ನು (ಜೈಮಿಭಾ. ೨೩-೫೫). 
[ಕರ್ಣ + ತಾಟಂಕ] 
ಕರ್ಣಿತಾಡನ (ನಾ). ಕಿವಿಗೆ ತಗಲುವುದು: ಅದೇ ನುಡಿ ಅನ್ಯರ 
ಬಾಯಿಂದ ಬಂದು ನಮ್ಮ ಕರ್ಣತಾಡನ ಮಾಡಿದಾಗಲೇ (ಹೊಸಕ್ಷಿ. ೩೬). 
[ಕರ್ಣ + ತಾಡನ] 


೧೫೬೬ 


20 


25 


30 


85 


40 


45 


ಕರ್ಣಪಾತ್ರ 


ಕರ್ಣಿತಾಳೆ (ನಾ). ೧. -ಕರ್ಣಚಾಲನ: ತಳರ್ದುದು ಕರ್ಣತಾಳ 
ಪನನಾಹತಿಯಿಂ ಜಳರಾಶಿ (ಸಂಪಭಾ. ೧೧-೭೧). ೨. ತಾಳದಂತೆ ಅಗಲ 
ವಾದ ಕಿವಿ: ಮದಭೃಂಗಮಾಲೆಯಂ ಕೆದಲುತೆ ಕರ್ಣತಾ([ಪಾಳಾಂ. ವಾ] 
ಳದೆಲರಿಂ (ಶಬಶಂ. ೩-೪೧); ನಿಟಲವಲ್ಲಿದು ಪಾಸಜ್‌ ಕರ್ಣತಾಳ 
[ಪಾಠಾಂ, ಲ] ಮಲ್ಲಿದು ಚಲಪಕ್ಷಸಂಹತಿ ( ಸಂರಾಮಾ. ೧೦-೧೫೯). 
[ಕರ್ಣ + ತಾಳ್ಯ (- ತಾಲ್ಕ)] 
ಕರ್ಣದೂಸಿಕೆ (ನಾ). “ಕುದುರೆಯ ರೋಗ ವಿಶೇಷ” (ಪಂಕಾಮಾ. 
ಳೋಶ) : ಮಾರ್ಬಲದಾನೆಗೆ ಕೂಟಿಪಾಕಳೆಂ ಕುದುರೆಗೆ ಕರ್ಣ[ಪಾಕಾಂ. 
ದಂತ]ದೂಸಿಕೆ ರಥಕ್ಕೆ ಸಿಡಿಲ್‌ ಭಟಿಮಂಡಲಕ್ಕೆ ಕೆಂಡದ ಮಟಕಿ 
ಯೆಂಬಿನಂ ಕಜಕೆದನಂಬಿನಂ ಪೆರ್ಮುಟಕಿ ಯಂ ಹಲಾಯುಧಂ (ಪಂರಾಮಾ. 
೪-೬೬). (ಸಂ. ಕರ್ಣದೂಹಿಕಾ] 
ಕರ್ಣಧಾರ (ನಾ). ಹಡಗಿನ ಚುಕ್ಕಾಣಿ ಹಿಡಿದಿರುವವನು; ಹಡ 
ಗಿನ ನಾವಿಕ: ಅತಿರಥಮಥನಂ ಕರ್ಣಧಾರನಲ್ಲನೆ ಕರ್ಣಂ (ಪಂಪಭಾ. 
೧೨-೫೦) ; ಬಹಿತ್ರದಂತಿರೆಸೆದಿರ್ದ್ದಂ ಸೇಷಂ...ಕರ್ಣಧಾರನ 
- ವೊಲಿರ್ದ್ವಂ ಪುಟ್ಟ ಪದ್ಮೋದ್ಭವಂ (ಎಕ. ೪1, ಶರೀಕೆ. ೪೫-೮; 1196) ; 
ಕುರುಬಲಕಣರ೯೯ಧಾರನು ನೀನು ವಿಶ್ವವಿಕರ್ಣ ನೀನೇ ರಕ್ಷಿಸು 
(ಕುವ್ಯಾದ್ರೋ. ೧-೧೭). [Aಂ.] 
ಕರ್ಜಧಾರಕ (ನಾ). - ಕರ್ಣಧಾರ: *ಪೋತ ನಿರ್ಯಾಮಕಂ ಕರ್ಣ 
ಧಾರಕನೆನಲ್ವಾ ತುದಿಯ ಕೂಕಂಭದವನಕ್ಕು” (ಮಂಗರಾ. ೧೨೦-೪). 
(ಸಂ) 
ಕರ್ಣಧಾವಕ .(ನಾ). “ಕಿವಿಯನ್ನು ಕೊಳೆಯುವ ಒಂದು ಉಪ 
ಕರಣ: ಕರ್ಣಧಾವಕ” (Aaurilave. ಇಂಕನಿ). 
(ಕರ್ಣ + ಧಾವಕ) 
ಕರ್ಣಸಳಿಕೆ (ನಾ). ಕಿವಿಯ ಒಳಗಿರುವ ನಾಳ; ಕೆವಿಯ ನಾಳ 
(ಪಾರಿನಿ. ೩೯). [ಕರ್ಣ + ನಳಿಕೆ] 
ಕರ್ಣಪತ್ರ (ನಾ). ೧. ಕಿವಿಯ ಆಭರಣ ; ಒಂದು ಬಗೆಯ ಓಲೆ: 
*ಕ್ರೀಸು- ಕೃಶೀಕರಣೇ (ಸಣ್ಣಗೆ ಮಾಡು), ಕರ್ಣಪತ್ರೇ ಚ? (ಶಮಧಾ); 
* ಕೃಶೀಕರಣದೊಳ್‌ ಕರ್ಣಪತ್ರದೊಳು ಕೀಸಕ್ಕು* (ಶಬ್ದಮಂ. ೧೧೧); 
ಫೊಡೆಮಟ್ಟ ಶಶಿಪ್ರ ಭಿಯನಖುಂಡಿತ ಕರ್ಣಪತ್ರ ಶೋಭಾಪಾತ್ರೆಯಾಗೆಂದು 
ಪರಸಿ (ಚಂದ್ರಪು. ೬-೯೧ ವ); ನಿಡುಜಡೆಯ ಧರಿಸುವ ನವ ಕರ್ಣಪತ್ರದ 
ಫಣಿಯ ಜಡಿನ ಕುಂಡಲದ (ಭಿಕ್ಷಾಡ. ೩-೧). ೨. ದೇವತಾ ವಿಗ್ರಹ 
ಗಳಿಗೆ ತೊಡಿಸುವ ಚಿನ್ನ ಬೆಳ್ಳಿ ಮೊದಲಾದವುಗಳಿಂದ ಮಾಡಿದ 
ಕಿವಿ (ಕಿ). [ಕರ್ಣ,* ಸತ್ರ) 
ಕರ್ಣಪರಂಪರೆ (ನಾ). ಕಿವಿಯಿಂದ ಕಿವಿಗೆ ಸಾಗಿ ಬರುವಿಕೆ; ಒಬ್ಬ 
ರಿಂದ ಇನ್ನೊಬ್ಬರಿಗೆ, ಅವರಿಂದ ಮತ್ತೊಬ್ಬರಿಗೆ ಹೀಗೆ ತಿಳಿದು 
ಬಂದದ್ದು: ನೀೀಮಾ ಯತಿಸ್ವರೂಪಮಂ ಕೈಕೊಂಡ ವಾರ್ತೆಯಂ 
ನಿಮ್ಮ ಮುನ್ನಿನ ಧರ್ಮಪಶ್ನಿಯಪ್ಪ ಸೋಮದತ್ತೆ ನಿರ್ಣಯಮಾಗಿ 
ಕರ್ಣಪರಂಪರಿೆಯಿನೆಜಕಿದು (ಸುಕುಮಾ. ೫-೭ ವ). 
[ಕರ್ಣ, + ಪರಂಪರೆ] 
ಕರ್ಣಪರೀಕ್ಷಕ (ನಾ). ೧. ಕಿವಿಯನ್ನು ಪರೀಕ್ಷಿಸುವವನು. 
೨. "ಕಿವಿಯ ಕುಹೆರವನ್ನು ಪರೀಕ್ಷಿಸುವ ಅಥವಾ ಕಿವಿಯಲ್ಲಿಯ 
ಧ್ವನಿಗಳನ್ನು ಆಲಿಸಿ ಕೇಳುವ ಸಲಕರಣೆ” (Otoscope. ಇಂಕನಿ). 
[ಕರ್ಣ + ಪರೀಕ್ಷಕ] 
ಕರ್ಣಪಾತ್ರ (ನಾ). “ಕರ್ಣಪಾತ್ರ:- ಕಿರೀಟದ ಎರಡು ಪಕ್ಕಗಳಲ್ಲಿ, 
ಎಂದರೆ ಕಿವಿಗೆ ಅಡ್ಡವಾಗಿ, ಕುತ್ತಿರುವ ಆ ಕಿವಿಯಾಕಾರದ ಒಂದು 
ಬಗೆಯ ತೊಡಿಗೆ? (ಪಾರ್ತಿಸು. ೪೬). [< ಕರ್ಣಪತ್ರ] 


ಕರ್ಣಸಾಲಿಕೆ 


ಕರ್ಣಪಾಲಿಕೆ (ನಾ). ಕಿವಿಯ ಹಾಲೆ; ಕಿವಿಯ ಕೆಳಗಿನ ಅಂಚು: 
ಶ್ರಿರೋಚನದ ಲಲನೆಗೆ ಕರ್ಣಪಾಲಿಕೆಯ ಕಾಮಿನಿಗೆ ಕಪೋಳದ ವಿಪುಳೆಗೆ 
(ಗಿರಿಕ. ೩-೯೧ ವ); ಕರ್ಣ[ಪಾಠಾಂ. ರ್ನ]ಪಾಲಿಕೆಯಿಂ ಕರಗಿ ಕೆನೆಗೊಂಡಿಳಿ 
ತರ್ಪ ಜವಾದಿಯ ಕೋಳ್ಗೆಸಆಂ (ರಾಜಶೇ. ೧೨-೧೦೬ ವ). 
(ಸಂ. ಕರ್ಣಪಾಲಿಕಾ] 
ಕರ್ಣಸಾಶ (ನಾ). ಚೆಲುವಾದ ಕಿವಿ. [ಸಂ.] 
'ಕರ್ಣಪಿಶಾಚ (ನಾ). ಇನ್ನೊಬ್ಬರ ವಿಷಯವನ್ನು ತಂದು ಕಿವಿಯಲ್ಲಿ 
ಹೇಳುವಂತೆ ಮಂತ್ರಬಲದಿಂದ ವಶಪಡಿಸಿಕೊಂಡ ಪಿಶಾಚಿ: ರಾಘ 
ವನ ಸುದ್ದಿಯನೀಕೆಗೆ ಪೇಟ್ಲುದಾಗದೇ ಕರ್ಣಸಿಶಾಚಂ (ಪಂರಾಮಾ. 
೧೧-೯೧). [ಕರ್ಣ * ಪಿಶಾಚ) 
ಕರ್ಣಪಿಶಾಚಿ (ನಾ). ೧. - ಕರ್ಣಸಿಶಾಚ. ೨. (ಆಲಂ) ಚಾಡಿ 
ಕೋರ: .ನಾನು ಎಡಬಡಂಗಿ-`ಹೊರಗೆ ಭಟ್ಟಂಗಿ, ಆಪ್ತರ ಕಿವಿಯಲ್ಲಿ 
ಕರ್ಣಪಿಶಾಚಿ (ಹೊಸಕ್ತಿ. ೨೩೬೯). [ಸಂ. ಕರ್ಣಪಿಶಾಚೀ] 
ಕರ್ಣಪೂರ (ನಾ). ಕಿವಿಯ ಆಭರಣ; ಕನ್ನವುರ: ಕಾಂತ ಕಾಂತಾಗಣ 
ಕರ್ಣಪೂರೆ ಕುಸುಮಾಭರಣಾಳಿಗೆ ಯೋಗ್ಯಮಾಗಿ (ಆದಿಪು. ೪-೯೪); 
ಸಜ್ಜನ ಜನ ಕರ್ಣ್ಣಪೂರ ನೆನಸಿಟ್ಲ ನೆಗಲಕ್ತಿಯ ಸೆಟ್ಟಿ ಲಕ್ಕ ಣಯ್ಯನ್‌ 
(ಸೌಇಇ. 2೫, ೫೫-೨೮ ; 1062) ; ಶ್ರುತಿಯಶ್ರುಜಲವನು*ರ್ಮಿಸಿದವೆನೆ 
ಕರ್ಣಪೂರದ ಮುತ್ತು ಸೂಸಿದವು (ಕುವ್ಯಾಗ. ೧೧-೧೮). [ಸೆಂ.] 
ಕರ್ಣಫಲ (ನಾ). ಅಡಕೆ (?) : ಕೆಲರು ಕರ್ಣಫಲ ಯಲೆಗಾಚು ಪಿಡಿದು 
ಸನ್ನದ್ಧ ರಾಗಿರ್ದರರಸಿ ಬಳಿವಿಡಿದು (ಶ್ರೀಕೃಪಾ- ೩೭). 1) 
ಕರ್ಣಬಿಂದು (ನಾ). [ಗಣಿತ] ಕರ್ಣದ ವಿರುದ್ಧವಾದ: ಮೂಲೆಗಳ 
ಬಿಂದು (ಪಾರಿನಿ. ೨೯). [ಕರ್ಣ + ಬಿಂದು] 
ಕರ್ಣಭೂಷಣ (ನಾ). ಕಿವಿಯ ಆಭರಣ. - [ಕರ್ಣ * ಭೂಷಣ] 
ಕರ್ಣಮಂತ್ರ (ನಾ). ಸಾಯುವ ಸ್ಥಿತಿಯಲ್ಲಿ ರುವವರ ಕಿವಿಯಲ್ಲಿ 
ಹೇಳುವ ಮಂತ್ರ. [ಕರ್ಣ * ಮಂತ್ರ] 
ಕರ್ಣಮಲ (ನಾ). ಕಿವಿಯ ಒಳಗೆ ಉಂಟಾಗುವ ಕೊಳೆ, ಗುಗ್ಗೆ : 
“ಗುಗ್ಗೆ; ಕಿವಿಯ ಮೇಣ; ಕರ್ಣಮಲ? (೦m. ಇಂಕನಿ). 
[ಕರ್ಣ * ಮಲ್ಯ) 
ಕರ್ಜಮೂಲ (ನಾ). ಕಿವಿಯ ಬುಡ: “ಕರ್ಣಮೂಲಂ (ತು) 
ಚೂಳಿಕಾ- ಈ ೨ ಕಿವಿಯ ಮೊದಲ್‌ ೫ (ಹಲಾಯು. ೩೬-೬೪); ನನ 
ಕರ್ಣ ಮೂಲ ಕೆಂಪೇರುತ್ತಿತ್ತು (ನಿಬಂಧ. ॥॥, 6೪). ೨. [ವೈದ್ಯ] 
ಕಿವಿಯ ಬುಡದಲ್ಲಿ ಊದಿಕೊಳ್ಳುವಿಕೆ ಬಾವು: ಈ ಸನ್ನಿಪಾತದಿಂ, 
ಕರ್ಣಮೂಲವೆಂಬ ಬಾವಿಗೆ ಜಿಗುಳೆಗಳಂ ಬಿಟ್ಟು ರಕ್ತವ ತೆಗೆಯಿಸುವುದರಿಂ 
ಕರ್ಣಿಕಾಗ್ರಂಥಿ ಶಮನಹುದು (ಸಕವೈ. ೧೬೦). [ಕರ್ಣ ಮೂಲ] 
ಕರ್ಣನೋಟಿ (ನಾ). ಚಾಮುಂಡಿ; ದುರ್ಗಾದೇವಿಯ ಒಂದು 
ಅವತಾರ: “ಚಾಮುಂಡಾ, ಕರ್ಣಮೋಟೀ, ಚರ್ಚಾ, ಭೈರನೀ-ಈ ೪ 
ಚಾಮುಂಡಿಯ ಪೆಸರ್‌? (ಹಲಾಯು. ೪-೧೮). 
[ಸೆಂ. ಕರ್ಣಮೋಟೀ] 
ಕರ್ಜರಸಾಯನ (ನಾ). ಕಿವಿಗೆ ಆಪ್ಯಾಯಮಾನವಾದುದು: 
ಕರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನಮಲ್ತೆ ಭಾರತಂ 
(ಪಂಪಭಾ. ೧೨-೨೧೭) ; ಇದು ಪಿರಿದುಂ ಬುಧಾವಳಿಗೆ ಕರ್ಣರಸಾಯನಂ 
(ಚಂದ್ರಪ. ೧-೪೯). [ಕರ್ಣ 4 ರಸಾಯನ] 
ಕರ್ಣರೇಖೆ (ನಾ). ಚೌಕೋನದಲ್ಲಿ ಮೂಲೆಗಳನ್ನು ಕೂಡಿಸುವ 
ಕೇಖೆ: ಸಮಾಂತರ ಚೌಕೋಣದಲ್ಲಿ ಕರ್ಣರೇಖೆಗಳು ಪರಸ್ಪರ ಸಮ 
ಭಾಗವಾಗಿವೆ (ಭೂಮಿಅ. ೫೦); ಈ ನೇಯ್ಗೆಯ ಬಟ್ಟಿಗಳಲ್ಲಿ ಕರ್ಣ 
ಕೀಖೆಗಳು ಕಂಡುಬರುವುದಿಲ್ಲ (ಗೃಹವಿ. ೭೪). [ಕರ್ಣ ರೇಖೆ] 


೧೫೬೭ 


10 


20 


80 


93 


40 


43. 


ಕರ್ಣಾಟಕವಿಷಯ 


ಕರ್ಣರೋಗ (ನಾ). ಕಿವಿಯ ರೋಗ: ಕರ್ಣರೋಗ, ಹೃದ್ರೋಗ, ವಾತ 
ರೋಗ, ಇವೇ ಮುಂತಾದ ರೋಗಗಳು(ಸಕನೈ.೨೯). [ಕರ್ಣ ರೋಗ] 
ಕರ್ಣವೃತ್ತಿ (ನಾ). ೧. ಕರ್ಣನ ನಡವಳಿಕೆ. ೨. (ಆಲಂ) 
ಔದಾರ್ಯ; ದಾನಶೀಲತೆ: ಮನೆಮನೆಯೊಳಗಂ ದೈನ್ಮೇತರಕಾರಳೆ 
ಸುವದಾನ್ಯತೆಯಂ ಕರ್ಣವೃತ್ತಿಯಿಂ ಬಿತ್ತರಿಪಂ (ಮೈಸೂಮೆ. ೫-೭೮). 
[ಕರ + ವೃತ್ತಿ) 
ಕರ್ಣನೇಧ (ನಾ). ಕಿವಿ ಚುಚ್ಚುವುದು: ಕರ್ಣನೇಧ, ಮೌಂಜೀ 
ಬಂಧನ, ವಿವಾಹ' ಮೊದಲಾದ ಪ್ರಸಂಗಗಳಾದರೂ ಎಲ್ಲರವೂ ಕೂಡಿಯೇ 
ಆಗಿರುವವು (ತುಳಸಿ. ೧೦೪). [ಕರ್ಣ + ವೇಧ) 
ಕರ್ಣವೇಷ್ಟನ (ನಾ). ಕಿವಿಯ ಆಭರಣ. [ಕರ್ಣ + ವೇಪ್ವನ] 
ಕರ್ಣಶಂಖ (ನಾ). ಕಿವಿಯೊಳಗಿರುವ -ವಕ್ರನಾಳ: *ಒಳಗಿವಿಯಲ್ಲಿ 
ರುವ ಶಂಖಾಕಾರದ ತಿರುಪುನಾಳ ; ಕರ್ಣಶಂಖ ” (Cಂcblea. ಇಂಕನಿ). 
(ಕರ್ಣ 4 ಶಂಖ) 
ಕರ್ಣಶೂಲ (ನಾ). ೧. ಕಿವಿನೋವು. ೨. ಕವಿಗೆ ಶೂಲದಂತೆ ಇರಿಯು 
ಕ್ರಿರುವುದು: ತದೀಯ ಪರುಸಭಾಷಿತಂ ತನಗೆ ಕರ್ಣಶೂಲಮಾಗೆ 
(ಜಗವಿ. ೩-೧೪ ವ). [ಕರ್ಣ ಶೂಲ] 
ಕರ್ಣಶೂಲೆ (ನಾ). - ಕರ್ಣಶೂಲ ೧: ಸೈಂಧವವನ್ನು ಹೋತನ 
ಮೂತ್ರದಲ್ಲರೆದು ಕವಿಯಲ್ಲಿರೆಯೆ ಕರ್ಣಶೂಲೆ ಮಾಣ್ಗುಂ (ವಿವೈವಿ. ೭೦). 
[ಕರ್ಣ + ಶೂಲೆ] 
ಕೆರ್ಣಸಂಭವ (ನಾ). - ಕರ್ಣಜ ೨: ಈ ಕರ್ಣಸಂಭವಂ ಕಲಿ 
ಚೆಲ್ವನತಿಬಲಂ (ಜೈಮಿಭಾ. ೨೪-೧೧). [ಕರ್ಣ * ಸಂಭವ] 
ಕರ್ಣಾಕರ್ಣಿ (ನಾ). ಕಿವಿಯಿಂದ ಕಿವಿಗೆ ಹರಡಿದ ಮಾತು: 
ರಾಜಕುಮಾರಿಯ ಕೀರ್ತಿ... ಕರ್ಣಾಕರ್ಣಿಯಾಗಿ ಬೆಳೆದುಕೊಂಡು 
ಹೋಯಿತು (ಕಲ್ಲಿಕಾ. ೧೮); ನಾಲ್ಕೂ ಕಡೆಗೆ ಕರ್ಣಾಕರ್ಣಿಯಾಗಿ 
ಸುದ್ದಿ ಹಬ್ಬಿ ಹೋಗುವದು (ಇಪ್ಪಕ. ೪೦). [ಸೆಂ.] 
ಕರ್ಣಾಕರ್ಣಿಕೆ (ನಾ). : ಕರ್ಣಾಕರ್ಣಿ: ಕವಿ ಇದನ್ನೂ ಕವಿದೇವನ 
ಕನ್ನಡ ಕೃತಿಯಿಂದಲೋ, ಇಲ್ಲವೇ ಕರ್ಣಾಕರ್ಣಿಕೆಯಾಗಿ ಕೇಳಿಯೋ 
ಪಡೆದಿರಬಹುದು ( ಕುಮಾಸಾಂ. ೧೮೧). (ಸಂ. ಕರ್ಣಾಕರ್ಣಿಕಾ] 
ಕರ್ಣಾಟ (ನಾ). ೧. ಕನ್ನಡ ಭಾಷೆ: ಸರಸ ಕರ್ಣಾಟಾ[ಪಾಳಾಂ. 
ಟಕ]ದಿ ಭಾಷಾವಿಶಾರದಂ ವರ ಕವಿಪ್ರಕರೆ ಮಾನಸರಾಜಹಂಸಂ 
(ಚೆ ಬ ಪು. ೧-೨೩). ೨. ಕನ್ನಡ ನಾಡು: ಕರ್ಣಾಟ ಕೋಶಲ 
ಮಂದ ಭದ್ರ ಕುಂತಳ ಮಹಾಚೀನಕ ವಿದೇಹ (ಚೆಬಘು. ೬-೫೦); 
ತುರಗದಳವ ಕೂಡಿಕೊಟ್ಟು ಕರ್ಣಾಟವನಿರದೆ ಸಾಧಿಸು ಹೋಗೆಂದ 
(ಕಂನವಿ. ೧೧-೮).೩. ಕನ್ನಡ ಜನ: ಅತಿ ಸುಭಟ ಮದೋತ್ಕಂಕಮಿದು 
ಕರ್ಣಾಟಬಲಂ (ಆದಿಪು. ೨೩-೪೫ ವ). ೪. [ಸಂಗೀತ] ಒಂದು ರಾಗದ 
ಹೆಸರು: ಮಾಧವಿ... ಕರ್ಣಾಟ ಬಂಗಾಳಮೆಂಬಿಪ್ಪತ್ತು ರಾಗೆಂಗಳೇ 
ರಾಗಾಂಗೆದಿಂದುದಿಸಿದವು (ವಿವೇಕ. ೨೩೩). [Ao] 
ಕರ್ಣಾಟಕ (ನಾ). ೧. - ಕರ್ಣಾಟ೧: ಕರ್ಣಾಟಕ ವ್ಯಾಕರಣ ಛಂದಸ್ಸ 
ಲಂಕಾರ ಶಬ್ದಂಗಳ ಅನುಗೊಳಿಸಿ (ಚೆಬಫು. ೧-೨೮). ೨.- ಕರ್ಣಾಟ ೨: 
ಶ್ರೀರಂಗಪಟ್ಟಣ ಕರ್ಣಾಟಕನೆಂಬ ನಾರಿಯ ನೊಸಲೊಳು ಮೆಜಕಿವ 
ಚಾರು ರೆನ್ನದ ಬೊಟ್ಟನಂತಿಹುದು (ಕಂನವಿ. ೧೧-೬೭).  [ಸೆಂ.] 
ಕರ್ಣಾಬಿಕವಿಷಯ (ನಾ). ಕರ್ಣಾಟಕ ದೇಶ; ಕನ್ನಡ ನಾಡು. 
ಕರ್ಣಾಟಕದಿಷಯಜಾತಿ - [ಛಂದ] ಕನ್ನಡದಲ್ಲಿ ರೂಢಿಯಾಗಿ 
-ರುವ, ಕನ್ನಡಕ್ಕೆ ವಿಶಿಷ್ಟವಾದ ಅಂಶಗಣದ ಛಂದಸ್ಸು: 
ಕರ್ಣಾಟಕವಿಸಯಜಾತಿಯಂ ಕೇಳ್‌ ಪೇಟಕ್ತಿಂ (ಛಂದೋಂಬು. ೫-೨). 
[ಕರ್ಣಾಟಕ 4 ವಿಷಯ] 


ಕರ್ಣಾಟಿಗೌಳ 


ಕರ್ಣಾಟಿಗೌಳ (ನಾ). [ಸಂಗೀತ] ಒಂದು ಉಪಾಂಗ ರಾಗದ 
ಹೆಸರು: ಕರ್ಣಾಟಗೌಳ . , , ದ್ರಾಮಿಡಗೌಳವೆಂಬೇಳುಂ ಉಪಾಂಗ 
ಗೌಳರಾಗಂಗಳು (ನಿವೇಕ. ೨೩೪). [ಕರ್ಣಾಟ + ಗೌಳ] 

ಕರ್ಣಾಟಾಶ್ವ (ನಾ). ಕರ್ಣಾಟದೇಶದ ಕುದುರೆ ; ನಾಓಟಕುದುರೆ; 
ತಟ್ಟು: “ಪೃಷ್ಠ್ಮಾ, ಸ್ಮೌರೀ . . . ಕರ್ಣಾಟಾಶ್ವದ ಹೆಸರು, ತಟ್ಟೂ” 
(ಸಿದ್ಧಾಂತಿ. ೨೧೪). [ಕರ್ಣಾಟ -- ಅಶ್ವ) 

ಕರ್ಣಾಟ (ನಾ). ಕನ್ನಡ ದೇಶದವಳು; ಕನ್ನಡಿತಿ: ಕರ್ಣಾ[ಟೀ] 
[ಪಾಕಾಂ. ಟಕ] ಕರ್ಣಪೂರಂ ಲಾಟೀ ಲಲಾಮಂ (ಸಂಪಭಾ. ೧-೧೪೮ ವ). 

(ಸಂ. ಕರ್ಣಾಟ] 

ಕರ್ಣಾಭರಣ (ನಾ). ಕಿವಿಯ ಆಭರಣ: ಪ್ರಲಂಬ ಕರ್ಣಾಭರಣ 
ಮಕರಿಕಾನಿತಾಡ್ಕಮಾನ ಕಪೋಲಫಲಕಂ (ಕಾಂತಿಪು. ೭-೧೩ ವ); 
ಅವರ ಪದಕ ಕಿರೀಟ ಕಂಕಣ ವಿವಿಧ ಕರ್ಣಾಭರಣ ಕೇಯೂರ 
(ಕುವ್ಕಾಕ. ೪-೨೩), [ಕರ್ಣ * ಆಭರಣ] 

ಕರ್ಣಾಭ್ಯರ್ಣ (ನಾ). ಕಿವಿಯ ಹತ್ತಿರ; ಕಿವಿಗೆ ಸಮಾಪ: ರಣಪಟಹ 
ರವಂ ದಿಗ್ವಾರಣ ಕರ್ಣಾಭ್ಯರ್ಣಮಂ ಸಳಂಚಲೆಯೆ (ಸ ಂರಾಮಾ. 
೧೧-೫೧) ; ತದೀಯ ಕರ್ಣಾಭ್ಯರ್ಣವಂ ಪೊರ್ದಿ (ಜಗವಿ. ೨-೪೨ ವ). 

[ಕರ್ಣ + ಅಭ್ಮರ್ಣ) 

ಕರ್ಣಾಮೃತ (ನಾ). ಕಿವಿಗೆ ಅಮೃತವಾದುದು; ಕೇಳುವುದಕ್ಕೆ 
ಮಧುರವಾದದ್ದು : ಭಂಗಿಸಬೇಡ ಸಾಕಂತಿರಲಿ ಕರ್ಣಾಹವದ ಕರ್ಣಾ 
ಮೃತವ ಸುರಿ ಸಾಕು (ಕುವ್ಯಾಕ. ೧-೧೬); ಈ ಸಾರಸಪಕ್ಷಿಗಳ ಕಲಕಲ 
ಕರ್ಣಾಮೃತವಾಗಿದೆ (ರಾಕ್ಷಮು. ೪೩). [ಕರ್ಣ * ಅಮೃತ] 

ಕರ್ಣಾಯತ (ಗು). ಕಿವಿಯವರೆಗೆ ಎಳೆದ: ಕರ್ಣಾಯತಾಸ್ತ್ರದಿ ಹರೆ 
ಗಡಿದು ರಿಪುರಾಯನಲ್ಲಿಗೆ ರಥವ ಬಿಟ್ಟನು ಸೂಠಿಯಲಿ ಕರ್ಣ 
(ಕುವ್ಯಾಕ. ೧೧-೩೩). [ಕರ್ಣ 4+ ಆಯತ,] 

ಕರ್ಣಾವತೆಂಸೆ (ನಾ). ಕಿವಿಯ ಆಭರಣ, ಅಲಂಕಾರ: ಈ 
ಜವ್ವನಿಗ ತವಸಿ ತೊಟ್ಟಿರ್ಪ್ನ ಕರ್ಣಾವತಂಸಂ ಪೊಸತು (ಕಾದಂಪೂ. 
೭೬೦); ಶರಣಾವಳಿಗೆ ಮಾಡಳೆ ಮಗಳು ಕರ್ಣಾವತಂಸವನೊತ್ತೆಯಿಟ್ಟಾ 
ನೂಲಹಬ್ಬವನು (ಬಸಪು. ೪೨-೧೧) ; ಪೇಳ್ವನಾ ಭೂಪಂಗೆ ಸಕಲ ಜನ 
ಸಂತತಿಗೆ ಕರ್ಣಾವತಂಸಮೆನೆ ರಂಜಿಸುವ ಮಧುರತರ ಸತ್ಯಥೆಯನು 
(ಜೈಮಿಭಾ. ೨-೩). [ಕರ್ಣ 4+ ಅವತಂಸ] 

ಕರ್ಣಾವಧಿ (ನಾ). ಕಿವಿಯವರೆಗಿನ ಮೇರೆ: ಪೂಗಣೆಗಳಯ್ದುಮನೊ 
ರ್ಮೆಯೆ ಪೂಡಿಕೊಂಡು ಕರ್ಣಾವಧಿಯಾಗೆ ತೀವಿ ತೆಗೆದು (ಮಲ್ಲಿಪು. 
೧೪-೪೧). [ಕರ್ಣ 4+ ಅವಧಿ] 

ಕರ್ಣಿ, (ನಾ). ಎ ಕರಣ್ಮಿ (ಕಿ). [ಆ ಸಂ. ಕರಣೀ] 

ಕರ್ಣಿ (ಗು). ೧. ಕಿವಿಗೆ ಸಂಬಂಧಿಸಿದ. ೨. ಚುಕ್ಕಾಣಿಯುಳ್ಳ. 
(ನಾ). ೩. ನೇಗಿಲಿನ ಕುಡ, ಕುಳ: *ಕುಶಿರಮೆನೆ ಪಾಳಮೆನೆ 
ಕುಳು ಕರ್ಣಿಯೆನೆ ಕುಡಿನು” (ಮಂಗರಾ. ೧೦೯೯-೧). [ಆ ಸಂ. ಕರ್ಣಿನ್‌] 

ಕರ್ಣಿಕಾಗ್ರಂಥಿ (ನಾ). ಕಿವಿಯ ಬುಡದಲ್ಲಿ ಗಂಟುಕಟ್ಟಿದ ಬಾವು: 
ಕರ್ಣಮೂಲನೆಂಬ ಬಾವಿಗೆ ಜಿಗುಳೆಗಳಂ ಬಿಟ್ಟು ರಕ್ತವ ತೆಗೆಯಿಸು 
ವುದರಿಂ ಕರ್ಣಿಕಾಗ್ರಂಥಿ ಶಮನಹುದು (ಸಕವೈ. ೧೬೦). 

[ಸೆಂ. (ಕರ್ಣಿಕಾ + ಗ್ರಂಥಿ) 

ಕರ್ಣಿಕಾರ (ನಾ). ಬೆಟ್ಟದಾವರೆ; ಬೆಟ್ಟಗಣಿಗಿಲೆ; ಕೊಸಗು: 
*ವೃಕ್ಷೋತ್ಪಳಃ, ಕರ್ಣಿಕಾರಃ- ಈ ೨ ಕೊಸಗು (ಹಲಾಯು. ೩೩-೪೬); 
* ಬೆಟ್ಟಿ ದಾವರೆ ಕೊಸಗೆಂದುಟ್‌ ಕರ್ಣಿಕಾರ”? (ಕವಿಕಂ. ೫೫); ಆರ್ದ್ರ 
ಕೇಸರಂ ಬೆರಸಿದ ಚೆಲ್ವು ತಳ್ತೆಸಬದೇನೆಸೆದಿರ್ದುದೊ ಕರ್ಣಿಕಾರದಾ 
(ಅದಿಫು. ೧೧-೧೧೭). [ಸಂ.) 


೧೫೬೮ 


25 


80 


40 


45 


ಕರ್ತನ 


ಕರ್ಣಿಕೆ (ನಾ). ೧. ಕಮಲದ ಮಧ್ಯಭಾಗ, --ಬೀಜಕೋಶ : 
ಸಹಸ್ತ್ರದಳ ಸುವರ್ಣ ತಾಮರಸಮುಮದಜ ಕರ್ಣಿಕೆಯ ಮೇಲೆ ಸಿಂಹಾ 
ಸನಮುಮಂ ವಿಗುರ್ಪಿಸಿ (ಪಸಂರಾಮಾ. ೧೬-೨೯ ವ); ಭೂಮಿಯೊಳೀ 
ನಿಧಿಯರವಿಂದ ಕರ್ಣಿಕೆಯೆನಿಪ್ಪಾ ಅಂದದಿಂ ವಿಣಯಾವತಿಯೊಳು 
ಎಳೆಗರ್ಪಿದಂದವಡೆಯಿತು (ಜೀವಂಸಾಂ. ೪-೭೩); ದೆನುಗೂರೊಳ್‌ 
ಭಾಸುರ ಕರ್ಣಿಕೆವೊಲ್‌ ರಾಜಿಪ ವರಮಠದೊಳ್‌ ಪರಮಹಂಸನೆನೆ 
ರಂಜಿಸಿದಂ (ರಾಜಕೇ. ೧-೬೨). ೨. ಕಿವಿಯಲ್ಲಿ ಅಲಂಕಾರಕ್ಕಾಗಿ 
ಇಟ್ಟುಕೊಳ್ಳುವ ಹೂವು ಮೊದಲಾದುವು : “ತಾಳಕಂ ತಾಳಪತ್ರಂ 
ಕರ್ಣದೋಲೆಯಾ ಮೇಲಿಪ್ಪ ಕೊಪ್ಪು ಫುಪ್ಪಾದಿಗಳು ಕರ್ಣಿಕೆಗಳ್‌* 
(ಮಂಗರಾ. ೯೯-೨೩). ೩. ಆನೆಯ ಸೊಂಡಲಿನ ತುದಿ. ೪. ಹಣ್ಣಿನ 
ತೊಟ್ಟು, ೫. ಕಾಳಗದ ಕಣ. ೬. ತೀರ್ಥ. ೭. ಅಪ್ಸರೆ. ೮. ಕನ್ನಿಕೆ; 
ಕೊಡಗೂಸು. ೯. ನಡುಬೆರಳು : “ಶುಂಡಾಲ ಕರಾಗ್ರದೊಳ್‌ ಶ್ರವಣ 
ಕುಂಡಲದೊಳ್‌. ವನಜಾತ ಮಧ್ಯದೊಳ೯ ಬಾರೆಯೊಳಾಹವಂಗಳೊಳೆ 
ತೀರ್ಥದೊಳುಂ ನಿಜ ಕರ್ಣಿಕಾಹ್ವಯಂ? (ನಾನಾರ: ೨೨). 


[ಸಂ. ಕರ್ಣಿಕಾ] 
`ಕರ್ಣಿಕ್ಕೆ (ನಾ). [ಅಶ್ವಶಾ] ಕುದುರೆಯ ಶಿಶ್ಚಾಗ್ರ : ಶಿಶ್ನಾಗ್ರಕೆ 
ಕರ್ಣಿಕೈಯೆ ಪೆಸರುಮದಿನ್ನು ತುರೆಗಾಗಮದೊಳ (ಅಶ್ವಶಾ. ೯-೫೦). 
[ಆ ಕರ್ಣಿಕೆ?] 
ಕರ್ಣೀರಥ (ನಾ). ಮುಸುಕು ಹಾಕಿರುವ ರಥ; ಸ್ತ್ರೀಯರ ಮೇನೆ, 
— ಪಲ್ಲಕ್ಕಿ. [ಸಂ.] 


ಕರ್ಣೇಂದ್ರಿಯ (ನಾ). ಕೇಳುವ ಇಂದ್ರಿಯ ; ಕಿವಿ. 
[ಕರ್ಣ * ಇಂದ್ರಿಯ] 

ಕರ್ಣೇಜಪ (ನಾ). (ಆಲಂ) ಚಾಡಿಕೋರ; ಸಿಸುಣ : ಆತಂ ಕರ್ಣೇ 
ಜಪರ ಮಾತಂ ಕೇಳ್ದು ಕೈಕೊಂಡನೆಂಬುದಂ ಸಂಜೀವಕಂ ಭಾವಿಸಿ 
(ಪಂಚತಂ. ೧೩೯-೧೦); ಪಟಸಿಗಂಜದೆ ಕರ್ಣೇಜಪರಲಕಿನುಡಿ ದಿಟಮೆಂದೆ 
ಡಂಗುರೆಂ ಬಡಿಯಿಸಿ (ಪಂರಾಮಾ. ೯-೧೦). [ಸಂ.1 

ಕರ್ಣೋತ್ತಂಸ (ನಾ). ಕಿವಿಯ ಆಭರಣ: ಕರ್ಹೋತ್ತಂಸದ ಹಂಸ 
ತಿಳಕದ ಪೆಜಕಿಯ ಕುತ್ತುಂಗಜಯ ಮತ್ತಂ ಪಲತೆಜದ ಪೆಸರ ಪಚ್ಚಮಂ 
ಸಮೆದು (ಮಲ್ಲಿಪು. ೬-೮೦) ; ನಮ್ಮ ಪುರೀ ಪುರಂಧ್ರಿಯರೆ ಕರ್ಣೊೋತ್ತಂಸ 
ಮಂ ನಾಡೆ ಕಾದಾತಂ (ಚಂದ್ರಪು. ೫-೧೧೩). [ಕರ್ಣ ಉತ್ತಂಸ] 

ಕರ್ಣೋತ್ಪಲ (ನಾ). ಕಿವಿಯಲ್ಲಿ ಅಲಂಕಾರಕ್ಕಾಗಿ ಇಟ್ಟುಕೊಳ್ಳುವ 
ನೀಲ ಕಮಲ, —ಕನ್ಸೈದಿಲೆ: ನೆಲಸಿ ಕಿನಿಯೊಳ್‌'.. . ಪೊಳೆವು 
ದೊಳ್ತನೆಂದೀ ಕರ್ಣೋತ್ಚೃಲಮುಮಂ (ಕವಿರಾ. ೩-೧೧೬); ಕರ್ಣೋ 
ತ್ರಲಂ ಲೋಲಲೋಚನ ಚಂದ್ರಾತಪದಿಂದರಲ್ಲುದು (ಮಲ್ಲಿಪು ೬-೮೫). 

(ಕರ್ಣ + ಉತ್ಪಲ] 

ಕರ್ತ (ನಾ). ೧. ಮಾಡುವವನು; ನಡಸುವವನು; ರಚಿಸು 
ವವನು: ಚರಣಂಗಳ್‌ ನಾಲ್ಕಅಕೊಳಂ ಪರಿಕಿಸೆ ಕರ್ತಂಗೆ ಕವಿಗೆ 
ಲೇಖಕನಪ್ಪಂಗಿರದಕ್ಕು ಮಪಾಯಂಗಳ್‌ (ಛಂದೋಂಬು. ಪರಿ. ೧-೨೪). 
೨. ಸೃಷ್ಟಿಕರ್ತ; ಒಡೆಯ ; ದೇವರು: ಜಗದ ಕರ್ತ[ಪಾಕಾಂ.ರ್ತ್ಮೃ] 
ಕೂಡಲಸಂಗಮದೇವನೊಬ್ಬನೇ ಕಾಣಿರಣ್ಣಾ (ಬಸವ. ೫೩೧); ಮರ್ತ, 
ಕೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಮ 
ಒಬ್ಬ ಶಿವಶರಣನ (ಅವಚಂ. ೨೨೨-೧೦೦೭). ೩. ಯಜಮಾನ; 
ಮುಖಂಡ. "ಇರ್ಕರ್ತರು' ಪರಾ. [ಆ ಸಂ. ಕರ್ತೃ) 

ಕರ್ತನ (ನಾ). ಕತ್ತರಿಸುವಿಕೆ; ಕಡಿತ: ಬಹುದುಸ್ಸಹ ಕರಿನತರೆ 

» * ಮರ್ದನ ಕರ್ತನ ವಿದಳನ... ತೀವ್ರವೇದನಾರೂಪಂ 

ಗಳಾಗಿ (ವಿವೇಕ. ೧೮೧), (ಸಂ. 


ಕ್ರೂರ * 


ಕರ್ತಬಗಾರಿ 


ಕರ್ತಬಗಾರಿ, ಕರ್ತಬುಗಾರಿ (ನಾ). ೧. ಚಾತುರ್ಯ ; ಕೌಶಲ; 
ಕರ್ತೃತ್ವ ಶಕ್ತಿ. ೨.ಚತುರನಾದ ವ್ಯಕ್ತಿ : ಅವರಿಗೆ ನಿಮ್ಮಂಥಾ ಒಬ್ಬ 
ಕರ್ತಬಗಾರಿ ಮನಶ್ಶಾನ ಬೀಗತನಾನ ಬೇಕಾಗಿತ್ತು (ಮುಗಿಮ. ಆ೫). 
ಕರ್ತಬುಗಾರಿ: ೨. ಪೈಗಳು ಒಳ್ಳೇ ಕರ್ತಬುಗಾರಿಗಳು 
(ಆಬೋಲೀ. ೪೧). [ಆ ಸಂ. ಕರ್ತವ್ಯಕಾರಿನ್‌] 

ಕರ್ತಬುಗಾರಿ "ಕರ್ತಬಗಾರಿ? ನೋ. 

ಕರ್ತಬ್ಯ (ನಾ). - ಕರ್ತವ್ಯ: ಪಂಚಾಸ್ಕರಿಗೆ ಕರ್ತಬ್ಯ[ಪಾಠಾಂ. ವೃ]ವೈ 
Go ೪-೯-೩೫). [< ಪ ಕರ್ತವ್ಮ] 

ಕರ್ತರಿ (ನಾ). ೧. ಕತ್ತರಿಸುವ ಸಾಧನ; ಕತ್ತರಿ: ಕರ್ಮಪಾಶವ 
ಹರಿದು ಕಳೆವ ಕರ್ತರಿಯಂತೆ (ವೀಕೈಪು. ೭-೧೨-೩೧). ೨. ಚಿಕ್ಕ ಕತ್ತಿ; 
ಕಠಾರಿ. ೩. ಬಾಣದ ಹಿಂಭಾಗ ; ಗರಿಕಟ್ಟುವ ಭಾಗ; ಪುಂಖ: 
*ತೆತ್ತಿಸುವ ಹಿಳಿಕು ಕರ್ತರಿ ಪುಂಖಮಕ್ಕು” (ಮಂಗರಾ. ೮೭-೩೪). 
೪. ಕತ್ತರಿಯಾಕಾರ (7?) : ಉಭಯ ಸಾರ್ಶ್ವಗಳಲ್ಲಿಯೂ ಕೊಂಬು 
ಗೆಳಿಂದ ತಿವಿದರೆ ಕರ್ತರಿಯನಿಸಿಕೊಳ್ಳುವದು (ಸೌಗಂಧಿ. ೨೬೮-೯). 

[ಸೆಂ. ಕರ್ತರೀ] 

ಕರ್ತರಿಗಾಲು (ನಾ). ಖಡ್ಗಯುದ್ಧದಲ್ಲಿ ಒಂದು ವರಿಸೆ, ಪಟ್ಟು: 
ದೇಹ ದೀರ್ಫತ್ವೆದಿಂದ ಹಾರಿದೀಳುವ ಹಾಗೆ ಯರಡು ಕಾಲ್ಗಳು 
ವೃತ್ಮಯವಾಗಿ ನಿಲುವದೂ ಯಾವದುಂಟು ಅದು ಕರ್ತರಿಗಾಲು(ಕರ್ತರಿ 
ಹಾರ) ಯಂದು ನುಡಿಯಲ್ಪಡುವುದು (ಖಡ್ಗಟೀ. ೪-೭೩). 

[ಕರ್ತರಿ * ಕಾಲ್ಕು (೮ ಕಾಲ್‌])] 

ಕರ್ತರಿಜಲ (ನಾ). ಮುಟ್ಟಿದರೆ ಕೈಯನ್ನು ಕತ್ತರಿಸುವ ವಿಷೋದಕ: 
ಕರ್ತರಿಜಲವ ಕಂಡು 'ಮರ್ತೃದ ಮನುಜರು ಗೊತ್ತಾಗದೆ ನೀರು ಕುಡಿ 
ಯಲು ಹೋದರೆ ಕತ್ತರಿಸಿ ಹೋಗುವವು ಬೆರಳುಗಳು (ಸಿದ್ಧಘು. ೬-೨೮). 
"ಕತ್ತರಿವಾಣಿ' ಪರಾ. . [ಕರ್ತರಿ + ಜಲ] 

ಕರ್ತರಿಪ್ರಯೋಗ (ನಾ). [ವ್ಯಾಕ]:“ಕ್ರಿಯಾಪದವು ಕರ್ತೃವಿನ 
ಲಿಂಗವಚನ ಪುರುಷಗಳನ್ನು ಅನುಸರಿಸುವುದು ... ಕರ್ತರಿ 
ಪ್ರಯೋಗ b (ಮಧ್ಯಮ. ೧೭೮): ಕರ್ತರಿ ಪ್ರಯೋಗದಲ್ಲಿ. ಕರ್ತೃಪದವು 
ಪ್ರಥಮಾವಿಭಕ್ತಿಯಲ್ಲಿರುತ್ತದೆ (ಮಧ್ಯಮ..೧೭೮). "ಕರ್ಮಣಿ 
ಪ್ರಯೋಗ' ಪರಾ. P ಇವು ಭಿನ್ನಸದಗಳಾದರೂ ಸಂಸ್ಕೃತದಲ್ಲಿರು 
ವಂತೆಯೇ ಕನ್ನಡದಲ್ಲೂ ಕೂಡಿಸಿ ಬಳಸುವುದು ರೂಢಿಯಲ್ಲಿದೆ. 

[ಸಂ.] 

ಕರ್ತರಿಮಂಡಿ (ನಾ). ಖಡ್ಗ ಕಾಳಗದಲ್ಲಿ ಒಂದು ಭಂಗಿ: ಆ ಪ್ರಕಾರ 
ದಲ್ಲೇ (ಚಾಚುವ ಮಂಡಿ)ಯಿದ್ದ ನನಾಗಿ ಮುಂದುಗಡೆಯಲ್ಲಿ ಯರೆಡು 
ಚಾಚುವದು ಮಡಿಉದು ಅದನ್ನು :ಕರ್ತರಿಮಂಡಿಯಂಬರೂ 
(ಖಡ್ಗಟೀ. ೪-೬೭). (ಕರ್ತರಿ + ಮಂಡ್ಯಿ) 

ಕರ್ತರಿವಾಣಿ (ನಾ).-ಕರ್ತರಿಜಲ: ಉದ್ವೃತ್ತರಂ ಕೂಡಿ ಸಂಹರಿಸಲು 
ಕರ್ತ್ತ್ವರಿವಾಣಿಯಾಯ್ತಾರು ಯಶೋವ ೈತ್ತಿವಿತಾನಕ್ಕೆ . ತಾಂ ಪರಿನಿಗಾ 
ಯ್ತೊಸೆದಾಗಳುಂ.. 
೧೧೮-೬೪ ; ಸು. 1057). "ಕಶ್ತರಿವಾಣಿ' ಪರಾ, [ಕರ್ತರಿ + ವಾಣಿ) 

ಕರ್ತರಿಸು (ಕ್ರಿ). » ಕತ್ತರಿಸು: ಏಕ ಜೀವನಕಾಗಿ ಬಹುಜನರ ಕರ್ತರಿಸಿ 
ದಂತ್ಮಕಿನ್ನುಳಿದರುಂ ನೀನೇ ಸಮರ್ಥಂ (ಜಿನಮು. ೩೭-೩೮). 

(ಕರ್ತರಿ + -ಸ್ಕು) 

ಕರ್ತರೀಮುಖ (ನಾ). [ನಾಟ್ಯ] ಅಸಂಯುತ ಹಸ್ತಪ್ರಕಾರಗಳಲ್ಲಿ 
ಒಂದು : ನಾಟ್ಕಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತ ಹಸ್ತಗಳು ಯಾವು 
ವೆಂದರೆ_೧. ಪತಾಕ, ತ್ರಿಪತಾಕ, ತಿ. ಕರ್ತರೀಮುಖ 
(ಆಭಾನೃ. ೪೩). [ಸಂ. (ಕರ್ತರೀ * ಮುಖ))] 


ವಿ 


» ಭುಜದಣ್ನೋಗ್ರಾಸಿ ಧಾರಾಜಳಂ (ಸೌಇಇ. 1x-i, | 


೧೫೬೯೪ 


93 


ಕರ್ತುಕ 


ಕರ್ತಲಿಸು "ಕಟ್ತಲಿಸು' ನೋ. 

ಕರ್ತಲೆ "ಕಲ್ಲಲೆ? ನೋ. 

ಕರ್ತವ (ನಾ ಮಾಡಬೇಕಾದುದು; ಮಾಡಲೇಬೇಕಾದ ಕೆಲಸ: 
ನಿಶ್ವಕೊಪಂ ಕರ್ತವ್ಯ ಮನಜಕಿಸಿ ತನ್ನ ದಿ ವ್ಯ ರೂಪನಡಂಗಿಸಿ 
(ಜಗವಿ. ೩-೬ ವ). [Ao.] 

ಕರ್ತವ್ಯಚ್ಯುತ (ನಾ). ಮಾಡಬೇಕಾದ ಕೆಲಸವನ್ನು ಬಿಟ್ಟವನು; 
ಕರ್ತವ್ಯಭ್ರಷ್ಟ: ತಿಳಿದವರು ಹೀಗೆ ಕರ್ತವ್ಯಚ್ಯುತರಾದರೆ ಮಾಡುವು 
ದಾದರೂ ಏನು (ಸಮಜೀ. ೭೩೭). [ಕರ್ತವ್ಮ 4 ಡ್ಯುತ] 

ಕರ್ತವ್ಯನಿಷ್ಠೆ (ನಾ).ಮಾಡಬೇಕಾದ ಕೆಲಸದಲ್ಲಿ ಶ್ರದ್ಧೆ, — ವಿಶ್ವಾಸ: 
ಇದಕ್ಕೇ ನಾನು ಕರ್ತವ್ಯನಿಷ್ಮೆಯೆನ್ನೋದು (ಪುನರು. ೨೪). 

[ಕರ್ತವ್ಯ + ಸಿಷ್ಮೆ] 

ಕರ್ತವ್ಯಪ್ರಜ್ಞೆ (ನಾ). ಕರ್ತವ್ಯ ಬುದ್ಧಿ: ಕರ್ತವ್ಯಪ್ರಜ್ಞೆಯಿಂದ ಆವನು 

ಮನೆಬಿಟ್ಟು ಮಾಸ್ಲೆನಿಕೋವನನ್ನು ನೋಡಲು ಹೋದನು (ಪುರು, ೨೨೨). 
[ಕರ್ತವ್ಯ * ಪ್ರಜ್ಞೆ] 

ಕರ್ತವ್ಯಭ್ರಷ್ಟ (ನಾ). - ಕರ್ತವ್ಯಚ್ಯುತ: ಕಷ್ಟಪಡಲಾರದೆ ಕರ್ತವ್ಮ 
ಭ್ರಷ್ಟರಾಗಿ ತಪ್ಪು ಮಾಡಿದರೆ ಮತ್ತೆ ಈ ತಪ್ಪಿನ ಫಲವಾಗಿ ಇನ್ನೂ ಹೆಚ್ಚು 
ಕಷ್ಟಪಡಬೇಕಾಗುತ್ತದೆ (ನಿಶೆಉ. ೧೨೨). [ಕರ್ತನ * ಭ್ರಷ್ಟ) 

ಕರ್ತವ್ಯಮೂಢ (ನಾ). ಏನು ಮಾಡಬೇಕೆಂದು ತಿಳಿಯದವನು: 
ಆ ಚಿಂತೆಯಲ್ಲಿ ಅವನು ಕರ್ತವ್ಯ ಮೂಢನಾದನು (ರೂಢಿ). 

[ಕರ್ತವ್ಯ * ಮೂಢ] 

ಕರ್ತವ್ಯಲೋಪ (ನಾ). ಮಾಡಬೇಕಾದ ಕೆಲಸವನ್ನು ಮಾಡದೆ 
ಇರುವುದು: ಒಬ್ಪಿ ಕೊಂಡ ಮೇಲೆ ಕರ್ತವ್ಯಲೋಪ ಮಾಡಬಾರದು 
(ರೂಢಿ). [ಕರ್ತವ್ಮ * ಲೋಪ] 

ಕರ್ತವ್ಯಸಾರ (ನಾ).. ಕರ್ತವ್ಯವೇ ಪ್ರಧಾನವಾಗಿ ಉಳ್ಳವನು; 
ಕರ್ತೃತ್ವಶಾಲಿ: ಆರಯೆ ನೃಪರಾರುಂ ವಾಕ್ಸಾರರ್‌ ಕರ್ತವ್ಮ ಸಾರರಲ್ಲರ್‌ 
(ಗದಾಯು. ೨-೭). [ಕರ್ತವ್ನ + ಸಾರ) 

ಕರ್ತಾರ, ಕರ್ತು (ನಾ). ೧. ಸೃಷ್ಟಿಕರ್ತ; ಜೀವರು: ಕರ್ತಾರಂಗೆಆಗು 
ಪುದತಿವರ್ಶಿತ್ವಂ ಪೊಲ್ಲದು (ಶಾಂತಿಪು. ೧೧-೫೨); ಮರ್ತ್ಯಲೋಕ 
ವೆಂಬುದು ಕರ್ತಾರನ ಕಮ್ಮಟಿವಯ್ಯಾ (ಬಸವ. ೧೫೫) ; ಕರ್ತಾರನ 
ಕಮ್ಮಟದಲ್ಲಿ ಚಿಕ್ಕ ಮಕ್ಕ. ಳಕೈ ಚು ಇಕ್ಕು ಗೋಳಿನೊಳಗಾಯಿತ್ತು 
ನೋಡಾ ಜಃ RRR ೨. ಮಾಡುವವನು; ಕರ್ತ: 
ಕರ್ತಾರಂ, ಕರ್ತೃ (ಭಾಷಾಭೂ. ೧೦೩ ಉದಾ). ೩. ನುರಿತವನು; 
ನಿಷ್ಣಾ ತ: ಡಿ ಸ್ವತಃ ಜ್ಯೊ (ತಿಶಾಸ್ತ್ರ ದ ಕರ್ತಾರರಾದ್ದರಿಂದ. 
ಮಗನ ಜನ್ಮ ಪತ್ರಿಕೆಗಳನ್ನು ಸೊಟ (ಭಾಮ್ಮತ. ಸತ 
ಕರ್ತು: ಎ. ಕರ್ತು ಕೂಡಲಸಂಗಮದೇವಾ ನಿಮ್ಮ ತೊತ್ತುಗೆಲಸವ 
ಮಾಡದವನ ಸಂಸಾರವೇನವನ (ಬಸವ. ೧೫೭) ; ಶಿಪ್ಪೆಯಂತಹ ಒಡ 
ಲೊಳಗೆ ಕರ್ತುವನಆಸಿಹೆನೆಂಬ ಅಣ್ಣಗಳಿರಾ ನೀವು ಕೇಳಿರೋ (ಲಿಂಗವ, 
೧೩-೫೨) ; ಕೊಡುವ ಕರ್ತು ಬೇರೆ ಇರುತಿರೆ ಬಿಡುಬಿಡು ಚಿಂತೆಯನು 
(ಪುರಂದ. ೧-೫೬ ಸಲ್ಲಎ). ೪, ಒಡೆಯ; ಪ್ರಭು: ಈ ನಿಕ್ಸೇಪ 
ಕರ್ತುವಿನ ಹೆಸರ ತಿಳಿಯಲೋಹುವನ್ನಬರ ಆತ ನಮ್ಮ ಹೆತ್ತಯ್ಮನೆಂಬ 
ಹೆಸರೊಂದಿತ್ತು (ದೇ ದಾ ವ. ೧೩-೨೦). ೫. ಕಾರಣ; ನಿಮಿತ್ತ: 
ಇಂತೀ ಭ್ರಾಂತಿಗಂ ಕರ್ತುವಾವುದು (ಅನಂಪು. ೯-೪೪). 

[< ಸಂ. ಕರ್ತೃ) 
ಕರ್ತು "ಕರ್ತಾರ' ನೋ. 


45| ಕರ್ತುಕ (ನಾ). - ಕರ್ತಾರ ೧: ಪೊಡವಿ ಆಕಾಶ ತಾನೇಕವಾಗಿ ಒಡೆಯ 


ಕರ್ತುಕನ ಜೋಕಾಲಿ ಜೋಲಿ (ಶರೀಫ. ೩೧-೨). [ಆಸಂ. ಕರ್ತೃಕ) 


ಕರ್ತೃ 


ಕರ್ತೃ (ನಾ). ೧. ಮಾಡುವವನು; ರಚಿಸುವವನು ; ಕಾರಣವಾದ 
ವನು: ತನು ವಾದ್ಮಂ ನಾಲಗೆ ವಾದನದಂಡಂ ಕರ್ತೃವಾತ್ಮಂ (ಶಮದ.೩೪) 
೨. ಒಡೆಯ ; ಪ್ರಭು: *“ಕರ್ತೃವಿನೊಳಂ ದ ಸ ವದ್ರ ವ್ಯದಾನದೊಳೆಜಕಿ 
(ಶಬ್ದಮಂ. ಹ ೩. ಮೂಲಪುರುಷ: ಮಾಂ ಅವರು ಕರ್ತೃವಿನ 
ಗದ್ದುಗೆ ಸ್ಥಾಪಿಸಿದರು (ರೂಢ). ೪. [ವ್ಯಾಕ] ಧಾತು ಹೇಳುವ ಶಯ 
ಯನ್ನು ಸ್ವತಂತ್ರವಾಗಿ ನಡಸುವವನು: ಪ್ರವಿದಿತ ತತ್ಕರ್ಪುಂ 
ಕರ್ತೃವಿನೀನ್ಸಿತತಮ ಪದಾರ್ಥಂ (ಶಮದ. ೧೨೭); ಇರ್ಬರ್‌ ಕರ್ತೃಗಳ್ಳೆ 
ನಿಮಿತ್ತಮಪ್ಪ ಸತಿಸಪ್ತಮಿಗೆ ಎಕಾರಮಕ್ಕುಂ (ಶಮದ. ೨೪೯ ವೃತ್ತಿ). 
೫. ಬಾದ್ಯಸ್ಥ ; ಯಜಮಾನ, (ಸಂ.] 

ಕರ್ತೃತ್ವ (ನಾ). ೧. ಮಾಡುವಿಕೆ; ಮಾಡುವ ಗುಣ: ಸಕಲ 

if ತ್ತಾದಿಳ್ಲೂ: ಕ್ರೃತ್ವಕ ಕವಿದಾತ್ಮಂಗಿಲ್ಲ (ಕುವ್ಯಾಭೀ. ೩-೫೫); 
ಆತ್ಮವಸ್ತುಗಳಿಗೆ ಚೀತನತ್ವ,' ಜ್ಞಾತೃತ್ವ, ಕರ್ತೃತ್ವ, ಭೋಕ್ತ ತ್ವ ಮೊದ 
ಲಾದ: ವ್ಯೃವಹಾರಗಳಿರುವುವು (ಹಿಂದಸಾ. ೨೩೯). "೨. ಒಡೆತನ; 
ಯಾಜಮಾನ್ಯ; ಅಧ್ಯಕ್ಷತೆ. (ಸಂ. 

ಕರ್ತೃತ್ವಶಾಲಿ (ನಾ). ಚೆನ್ನಾಗಿ ಕೆಲಸ ಮಾಡುವ ಗುಣವುಳ್ಳವನು: 
ಬಿಟ್ಟೀ ಉಪವಾಸ ದುಡಿಯಲು ಕೂಡ ಸಿದ್ಧರಾಗಿರುವ ಕರ್ತೃತ್ವಶಾಲಿಗಳಿ 
ಗಾಗಿ ಬೇಟಿ (ಚಿತೆಸ. ೨೪); ಅವನು ಸ್ವತಃ ಕರ್ತೃತ್ವಶಾಲಿಯಲ್ಲ 
(ಇಪ್ಪಕ. ೩೫೮). [ಆ ಸೆಂ. ಕರ್ತೃತ್ವಶಾಲಿನ್‌] 

ಕರ್ತೃಪದ (ನಾ). [ವ್ಯಾಕ] ಕರ್ತೃವಾಚಕವಾದ ಪದ: ಕ್ರಿಯಾ 
ಪದಂ ಕರ್ತೃಪದದೊಡನೆ ಕೂಡಿದುದಾಗಿ ಎಲ್ಲಿ ಏನೆಂಬಾಪೇಕ್ಷೆಯಂ 
ಮತುತಿ ಅದು ಸಕರ್ಮಕಮಕ್ಕು (ಶಮದ. ನ. ೨೬೩ ವೃತ್ತಿ); 

ಕ್ರಿಯಾಪದವು ಹೇಳುವ ಕೆಲಸವನ್ನು ಯಾರು ಮಾಡಿದರು ಆಥವಾ 

ಯಾವುದು ಮಾಡಿತು ಎಂಬುದನ್ನು Jy ಪದಕ್ಕೆ ಕತೃ ೯ಪದ ಎಂದು 
ಹೆಸರು (ಮಧ್ಯಮ. ೯). "ಕರ್ಮಪದೆ' ಪರಾ. ಕತ್ತ ೯ + ಪದೆ] 

ಕರ್ತೃಸ್ರಾಮಾಣ್ಯ (ನಾ). ಮಾಡಿದವನ ವಿಷಯದಲ್ಲಿ ನಂಬಿಕೆ, 
 ಫ್ರಾಮಾಣ್ಯ : ಯಜ್ಞಾಗಮಕ್ಕೆ ಕರ್ತೃಪ್ರಾಮಾಣ್ಮಮಿಲ್ಲ 
(ಕಗವಿ. ೩೮). [ಕರ್ತೃ * ಪ್ರಾಮಾಣ್ಮ] 

ಕರ್ತೃಸಾದಾಖ್ಯ (ನಾ). [ನೀತ್ಸೆ] ಐದು ಸಾದಾಖ್ಯಗಳಲ್ಲಿ ಒಂದು: 
ಕರ್ತೃಸಾದಾಖ್ಮಸ್ವರೂಪವಾದ ಗುರುಲಿಂಗದಲ್ಲಿ ಮಕಾರಮಂತ್ರಸ್ಥರೂಪ 
ವಾದೆ ಜಿಹ್ವೇಂದ್ರಿಯ ಸಂಯೋಗವ ಮಾಡಬಲ್ಲಾತನೆ ಪ್ರಾಣಲಿಂಗಿ 
(ಅಖಂಡೇ. ೨೪೫-೯೮). [ಕರ್ತೃ + ಸಾದಾಖ್ಯ] 

ಕರ್ತೆ, "ಕಟಿ? ನೋ. 

ಕರ್ತೆ (ನಾ). (?): ಗವಣಿಗಳಯ್ನೂರ್ವ್ವರುಮಭಿನವ ಸೋಮೇಶಂಗೆ 
ಮಿಂದಿನಲು ಪಣಮೊಂದಂ ಧ್ರುನಮಾಗೆ ಪಸುಂಬುಗೆ ಹಾಗವನೆಅಕದೆ 
ಕರ್ತೆಯಲ್ಲಿ ಬೇಳೆಯನಿತ್ತರ್‌ (ಸೌಇಇ. 1-1, ೧೬೫-೬೧; 1099). ([?) 

ಕರ್ತ್ರರ್ಥ (ನಾ). [ವ್ಯಾಕ] ಕರ್ತೃರೂಪವಾದ ಅರ್ಥ: ಧಾತುವಿನ 
ಮೇಲೆ - ಆಖ್ಯಾತಪ್ರತ್ಯಯಗಳು ಕರ್ತ್ರೃರ್ಥದಲ್ಲಿಯೂ ಕರ್ಮಾರ್ಥ 
ದಲ್ಲಿಯೂ ಬರುತ್ತವೆ (ಕೈಪಿಡಿ. ೪೩). [ಕರ್ತ + ಅರ್ಥ] 

ಕರ್ದ (ನಾ). ಹದ್ದು: *ಕರ್ದಃ - ಪರ್ದು” (ಕಾಶಕೃ. ೭). [1] 

ಕರ್ದಟಕಿ (ನಾ). ನೀರಿನಲ್ಲಿ ಜೆಳೆಯುವ ಜೊಂಡು; ಪಾಚಿಬಳ್ಳಿ: 
ಅತಿಮಧುರೆ, ಬೇಲದ ತಿರುಳು (ಹಣ್ಣು), ಪಾಚಿಬಳ್ಳಿ (ಕರ್ದಟಸಿ), 
ಮಗ್ಗಾರೆಕಾಯಿ (ಸಕವೈ. ಪರಿ. ೪೩೮). [< ಸಂ. ಕರ್ದಟ)] 

ಕರ್ವಡಿಗೆ (ನಾ). ಕರಿಯ ದಾಂಡಿಗ; ಪಾಹಿಷ್ಠನಾದ ದಡಿಯ: 
ಕೆಡೆಕೆಡೆಯೆಂದರಮಗನೊದೆದೆಡೆಗಾಲೊಳ ತೊಡದು ೯ ಕರುಳೊಳೇ 
ನಿರ್ದಂ ಕರ್ದಡಿಗಂ ಗೋವಳನಿಕ್ಕಿದ ತೊಡರೊಳ್‌ ಮಿಗೆ ಕೋದೆಟಲ್ವ 
ಪಾಪೆಯ ತೆಜದಿಂ (ಅರ್ಧನೇ. ೪-೧೧೮). [ಇ ಕರಿವಾ* ದಡಿಗ] 


೧೫೬೦ 


90 


35 


ಳರ್ದಿಂಗೆಳ್‌ 


ಕೆರ್ದನಿ (ನಾ). ಕೆಟ್ಟ ಧ್ವನಿ; ವಿಕಾರವಾದ ಧ್ವನಿ; ಆರ್ತನಾದ: 
ಮನೆಯ ಮುಂದಜಸಿ ಕಾಣದೆ ಹೆಮ್ಮೈಸಿಯೆ... ಕರ್ದನಿ[ಪಾಶಾಂ, 
ಮಾಧ್ವನಿ]ಯಿಂದ ಕರೆವುತಿರೆಯಕಟಿ ಮಲುಹಣನ ವಿಕಳತೆಯ 
ನುಡಿಯೆಂದು ಬಂದು (ಗುಭಚ. ೩೭-೧೦೪). 
[೬ ಕಂದು + ದನ್ನಿ] 
ಕರ್ದಮ (ನಾ). ೧. ಕೆಸರು; ಕದಡು ; ಪಂಕ: ಉರ್ವರಾಭಾಗದುರ್ದ 
ಮಮಂ ಕರ್ದಮಮಂ ಕಟಲ್ಲಲತುಳೋದ್ಮ ತ್ಪೇನಮಂ ಸಿಂಧುಯೂಥಮ 
ನೋರಂತಿರೆ ಮಾಡಲಾದುದೆನಸುಂ ನಿರ್ನೀೀರದಂ ಶಾರದಂ (ಫು ಪ್ಪ ಪು, 
೪-೮೭)- ೨. (ಸುಗಂಧವನ್ನು ಬೆರಸಿ) ಕದಡಿದ ನೀರು; ಸುಗಂಧದ 
ಕಲ್ಕು: ಮೃಗಮದ ಕರ್ದಮ ಸಂಪಾದಿತ ರೇಖಾಮಂಡಿತ ಗಂಡಸ್ಥಳನುಂ 
(ಆದಿಪು. ೮-೪೧ ವ); ಚಂದನ ಕರ್ದಮದಣಂ್ಪ್ಬ .. . ಬಗೆಗೊಂಡುದು 
ಕೋಮಲಾಂಗಿಯಾ (ಜಗವಿ. ೨೨೭೧). &. ಕೊಳೆ; ಪಾಪ. 
"ಕರ್ದಮಂಗರ್ಚು' ಪರಾ. ೪. ಮಾಂಸ. ೫. ಒಬ್ಬ ಪ್ರಜಾ 
ಪತಿಯ ಹೆಸರು. [ಸೇ] 
ಕರ್ದಮಂಗರ್ಚು (ಕ್ರಿ). ೧. ಕೆಸರನ್ನು ತೊಳೆ. ೨. (ಆಲಂ) 
ದೋಷವನ್ನು ತೆಗೆದುಹಾಕು: ಗುರುಕೃಪಾಪೀಯೂಪವಾರಿಯಿಂದಿರದೆ 
ಮುನ್ನಿನ, ಜನ್ಮ ಕರ್ದಮಂಗರ್ಚುತ್ತೆ (ಆರಾಚ. ೧-೯೮). 
[ಕರ್ದಮ + ಕರ್ಚು (೮ ಕಚ್ಚು?) 
ಕರ್ದಮಂಬೊರೆ (ಕ್ರಿ). ಕೆಸರ ನ್ನ್ನ ಮೆತ್ತು; ಕೊಳೆಯನ್ನು 
ಲೇನಿಸು: ಮೆಯ್ಯ ಜಲನಕ್ರುಜಲಾಘಣಿ ನಾಂದು ಕರ್ವಮಂಬೊರೆದ 
ವೊಲಾಗಲ್‌. (ಜಗವಿ. ೬-೯೬). 
[ಕರ್ದಮ + ಫೊರೈ] 
ಕರ್ದಮಜಾತೆ (ನಾ). ೧. ಕೆಸರಿನಲ್ಲಿ ಹುಟ್ಟಿದವಳು ; ಲಕ್ಷಿ 
೨. ಸುವಾಸನೆಯ ಕುಲದಲ್ಲಿ ಹುಟ್ಟಿದವಳು. ೩. ಪಾಪದಿಂದ 
ಹುಟ್ಟಿದವಳು. ೧,೨,೩ :. ಸ್ತ್ರೀಜನಕೆ. ಸಹಜಮಿದು ಮೇಲೆ ಕರ್ದಮ 
ಜಾತೆ ಮಾಜುವಳೆಡೆಯೊಳಿರ್ದ ಕೃಷ್ಣ ತೆಯನು (ಜೈ ಮಿಭಾ. ೭-೯). 
[ಕರ್ದಮ + ಜಾತೆ] 
ಕರ್ದಮಿತ (ಗು). ಕೆಸರಾದ ; ಕೆಸರಿನಿಂದ ತುಂಬಿದ: ಯಾಮದ್ವಿ 
ಪೇಂದ್ರ ಪ್ರತಾನ ಕಟೋನ್ಹಾಕ ಕ್ತ ಮದಾಘ ಕರ್ದಮಿತಕಾಂತೆಂ ರಾಜಗೇ 
ಹಾಜಿರಂ (ಚಂದ್ರ ಪು. Bs [ಸಂ.] 
ಕರ್ದರಿ (ನಾ). ಕಪ್ಪಾದ ದರಿ; ಕತ್ತಲು ಮುಸುಕಿದ ಕಮ್ಮರಿ : 
ಪೆರ್ಬೆಟ್ಟದಿಟ್ಟಿಡೆಯ ಕರ್ದೇರಿಯ ಧೂಳಿ ಸೆಜ್ಜರಕೆ ಖಾದದೆಂಡದಿಂ 
ಮಗುಟ್ಣ ಕಾಡಾನೆಯ ಕಡುಪಿನೆ (ಮಲ್ಲಿಪು. ೭-೪). 
[೬ ಕರಿದು * ದರಿ] 
ಕರ್ದಾದಾರ (ನಾ). ಭೂಮಿಯ ನ್ನು ಸಾಗುಮಾಡುವವನು; 
ಸಾಗುವಳಿದಾರ : ಆ ಭೂಹುಯಲ್ಲಿರಬಹುದಾದ ಕರ್ವಾದಾರನ ಸ್ವಂತ 
ಮಾಲುಗಳು, ದಾನಿ, ಮಂಟಪ, ದೇವಾಲಯ, ಇತ್ಯಾ ದಿಗಳನ್ನು 
ಆಗಿಂದಾಗ್ಗೆ ಸೀಸದ ಕಡ್ಡಿಯಿಂದ ಒಂದು ಬುಕ್ಕಿನಲ್ಲಿ ಚಕ ಹಚ್ಚುತ್ತಾ 
ಬರಬೇಕು (ಭೂಮಿಅ. ೨೨). [*- ಪಾಠ. ಕರೆದಕಾರ್‌] 
ಕರ್ದಾಳೆ "ಕತ್ತಾಳೆ? ನೋ. 
ಕರ್ದಿಂಗಳ್‌,ಕದ್ದಿಂಗಳು, ಕರಿದಿಂಗಳು, ಕೆಲ್ದಿಂಗಳ್‌(ನಾ).೧. ಕ್ಸ 
ಪಕ್ಷ; ಅಮಾವಾಸ್ಯೆ : ಕರ್ದಿಂ[ಪಾಠಾಂ. ಳ್ಲಿಂ]ಗಳಿರುಳೊಳ್‌ ಫಟ ತಿ 
ಯೊಳ್‌ (ವಡ್ಡಾರಾ. ೯೨-೧೩) ; ಭಂಗವಡೆದೆಸೆಗುಮವರ ಗೃಹಂಗಳ್‌ 
ಮಾಣಿಕೆದ ಸಂಜೆಯಿಂ ನೀಲದ ಕರ್ದಿಂಗಳಿಂ (ಸೂಕ್ತಿಸು. ಮ 
ಕರಿದು ತಿಂಗಳ್‌ ಇ ಕರ್ದಿಂಗಳ್‌(ಶಮದ. ಮ, ೧೭೯ ಪ್ರಯೋ); ಕರ್ದಿಂ 
ಗಳ ಬಾನಿನ ಅರಿಲಂತೆ (ಅನಿಳೇ. ೩೩-೪). ೨. ಅಮಾವಾಸ್ಯೆಯ ಚಂದ್ರ. 


ಕರ್ದು 


ಕದ್ದಿಂಗಳು : ೧, ಇವೊತ್ತು ಅಮಾಸೆ, ಕದ್ದಿಂಗಳು. ಪೂರಾ ಕೆಟ್ಟ 
ಕಾಲವಂತೆ! (ಮಲೆ ಮ. ೮0೨); ಕದ್ದಿಂಗಳಿನಲ್ಲಿ ಶ್ರೀಪತಿಯ 
ಬ್ಯಾಟರಿ-ಬೆಳಕಿನಲ್ಲಿ ಹೊಳೆಯ ಕಡೆ ನಡೆದರು' (ಸಂಸ್ಕಾರ. ೭೬); 
ವೈಶಾಖದ ಬೆಳುದಿಂಗಳು ಮುಗಿದು ಕದ್ದಿಂಗಳು ಬೆಳೆಯುತ್ತಿದೆ 
(ಬೆಳುವು. ೨೭). ಕರಿದಿಂಗಳು: ೧. (8). ಸ೩ಕೆಲಕ್ಕಿಂಗಳ್‌ : 
೧. ಪೋಡುಂಗಾಜಂ ಸೊರ್ಕಿ ತೂಂಕಡಿಂದಿರುಳ್‌ ಕಟಸ್ತಿಂಗಳ್‌ ಕಡು 
ಗತ್ತಲೆಯೊಳ್‌' ಬಂದು (ವಡ್ಡಾರಾ. ೧೫೬-೯). [೮ ಕರಿದು * ತಿಂಗಳ್‌] 
ಕರ್ದು (ಕ್ರಿ). - ಕರ್ದುಂಕು೧: ಅಸವಸದಿಂ ಕುಕ್ಳುಟ ತಾಂ ಬಸುರಾಸೆಗೆ 
ಪೋಗಿ ಕಸವ ಕರ್ದುವುದಲ್ಲದೆ ಹಸಿದರೆ ಹಂಸೆಯು ತಿಪ್ಪೆಯಂ ಕಸವಂ 
ಕರ್ದುಪುದೆ (ನೀತಿಸಾ. ೭೨೪). (ಆ ಕರ್ದುಂಕು] 
ಕೆರ್ದುಂಕು, ಕದುಕು, ಕರ್ದುಕು (ಕ್ರಿ). ೧. ಕೊಕ್ಕಿನಿಂದ ಕುಕ್ಕು; 
ಕಚ್ಚು; ಕಡಿ; ಚುಚ್ಚು: “ಕರ್ದುಕು, ಕರ್ದುಂಕು- ಲಘು ಚಂಚು 
ಘಾತನೇ (ಕೊಕ್ಕಿನಿಂದ ಮೆಲ್ಲಗೆ ಕುಕ್ಕು) ೫ (ಶಮಧಾ) ; ತನ್ನ ತಮ್ಮನ 
ಕಣ್ಮಂ ಕರ್ದುಂಕುವ ಕಾಗೆಗಳುಮಂ... ಕಂಡು (ಗದಾಯು. ೫-೩ ವ); 
ನಸು ಕರ್ದುಂಕಿ ನವರಸಮಂ ಸದಿಸವಿದು (ಗಿರಿಕ. ೩-೧೦೩ ವ); ಕನರ್ಗೊ 
'ನರಂ ಕರ್ದುಂಕಿ ದನಿದೋಜುನ ಕೋಗಿಲೆ (ಕಬ್ಬಿಕಾ. ೬೧); ಆಲವಣ್ಣೆಂದ 
ಧರಮಂ ಗಿಳಿ ಕರ್ದುಂಕಿದುದು (ಜಿಬಪು. ೧೦-೬೪). . ೨. ಮುದ್ದಿಡು; 
ಚುಂಬಿಸು: *ಕರ್ದುಂಕಿದಂ ಕರ್ದುಶಿದನೆಂದೆನಲೈ ಲಘುವಾಗಿಯೆ 
ಡುಂಬಿಸಿದಾತನೊಳ್‌ * (ಕರ್ಣಾನಿ. ೮೭) ; ಪಲ್ಲವಾಧರವ ಕರ್ದುಂಕಿದು 
ಪೊಳೆವ ಕೆಂಬಲ್ಲಿಗೆ ರಸದಂಬುಲವ ಮೆಲ್ಲಗೆ ಸಾರ್ಚಿ ನಾಲಗೆಯಿಂದೆ 
ರತಿದೇವಿ ಬಲ್ಲಂತೆ ಶಾಖಮಾಡಿದಳು (ಮೋಹತ. ೧೬-೫೯). ಕದುಕು: 
೧. ಚಕೋರೀಚಯಂ ಚಂಚುವಿಂದಂ ಕದುಕಲ್ಸಾರ್ದಪ್ಪುದು (ಎಕ. 11, 
೧೨೭-೧೩೫; 1115) ; ನೆಲನ ಸವೆಸಿತು ನೇಸಣಕಿನ ಕಂಗಳನು ಕದುಕಿತು 
(ಕುವ್ಯಾಭೀ. ೧-೪೮); ಗಿಳಿ ಹಣ್ಣ ಕದುಕಿ ನುಡಿ ಹದಗೊಡುವದು 
(ನೆಲಮು. ೨೩). ಕರ್ದುಕು : ೧. ಮಿಳಿರ್ವರುಣಧ್ವಜಂಗಳ ನೆಟಲ್ಲಳ 
ನೊಂಡೆರೆಗೆತ್ತು ವಾರ್ಧಿಯೊಳ್‌ ಪೊಳೆನಳವಾಳೆಗಳ್‌ ಕರ್ದುಕೆ (ಕಾವ್ಯಸಾ. 
೭೬ ಶೂದ್ರಕ) ; ಒಳಗಜಕಿಯದೆ ಪಚ್ಚೆಯ ಸಿಲೆಗಳನಂಚೆಯ ಪಿಂಡುಕಂಡು 
ಪಾವಸೆಗೆತ್ತವ್ವಳಿಸಿ ಕರ್ದುಕುತ್ತುಂ (ಶಾಂತಿಪು. ೨-೯೮) ; ಕೊಆಡಂ 
` ಕರ್ದುಕಿ [ಪಾಠಾಂ. ಕಡಿದು] ಚಂಚು ನೊಂದು ಕುಸಿದ ಪಿಕನಿಕರದೆಂತೆ 
(ಹಚಕಾ. ೮-೭೧). ೨. ಕುಟಲಾಳಕಿಯರ ನುಣ್ಣಲ್ಲ ತೊಂಡೆವಣ್ಣುಟಯ 
ಕರ್ದುಕಿ. . . ಮಾಗಿಯ ಹಿಮ ವಿಟನಂತೆ ಕಣ್ಣೆ ರಂಜಿಸಿತು (ಮೋಹತ. 
೪-೪೫); ಪಾಯ್ದೊಡನವನೊಮ್ಮೆ ಪಲ್ಲೊನೆ ತಣಿವಂತೆ ಬಾಯ್ದೆ ಆಕಿಗರ್ದುಕೆ 
(ಚಿಕವಿ. ೬-೪೯ ಸಾಂಗತ್ಯ). [ದೇ.1॥ ತೆಲು. ಕದುಕು - ತಿನ್ನು] 
ಕರ್ದುಕು "ಕರ್ದುಂಕು? ನೋ. 
ಕರ್ದುಗು (ನಾ). ಒಂದು ಊರಿನ ಹೆಸರು: ಕರ್ದುಗಿನ ಸ್ವಯಂಬು 
ದೇವರ ದೇಗುಲದ ಪೂಲಿಯ ಪಣ್ಣಿತರ, .. ಶಿಷ್ಕರಪ್ಪ ಕಾಳಗ್ನಾನಿ 
ವಖ್ಚಾಣಿಜೀಯರ್ಗ್ಗೆ (ಸೌಇಇ. 2೭1-1, ೪6-೮; 1007). ಐ ಈಗಿನ 
ಗದುಗಿನ ಹೆಸರು. [< ಸಂ. ಕೃತಕ?) 
ಕರ್ನ (ನಾ). ಕಿವಿ; ಕರ್ಣ: ಆದಿಮಧ್ಯ್ಮಾಂತದ ಕಥಾಮೃತವ ಬೇಜಾಗ 
ದಂತೆನ್ನ ಕರ್ನ ಕೋಟರಕೆ ಸೈಗಜಕಿದನೀ ಮಲ್ಲಣಾರ್ಯಂ (ಎೀಕೈಪು. 
೩-೧-೩) ; ನಿಮ್ಮ ನುಡಿ ಬಲು ಸೊಗಸು ಕರ್ನದೋಳ್‌ ನೆಲಸಿ 
ತುಳುಕಾಡುತಿದೆ (ತುರಂಗ. ೯೧-೧). [< ಸಂ. ಕರ್ಣ) 
ಕರ್ನಲ, ಕರ್ನಲ್ಲು (ನಾ). ಸೇನಾಪತಿ; ದಳಪತಿ : ತಮ್ಮ ದೋಸ್ತರಾದ 
ಕರ್ನಲ ಕುಲೂಸಸಾಹೇಬರವರ ಹೆಸರಿನಲ್ಲಿ (ಎಕ. 1%, ಚನ್ನಪ. ೫-೩; 
1799). ಕರ್ನಲ್ಲು: ಸಾಹಸವ ತೋರ್ಪೆನೆಂದಾವರಿಸಿ ಜರ್ನಲ್ಲುಕರ್ನಲ್ಲು 
ಮೊದಲಾದ ಸರದಾರರೈತಂದರು (ವರ್ಷವ. ೩-೫೪). [<-"ao. Colonel] 


೧೫೭೧ 


25 


40 


ಕರ್ಪ, 


ಕೆರ್ನಲ್ಲು "ಕರ್ನಲ' ನೋ. 

ಕರ್ನಾಟ (ನಾ). - ಕರ್ಣಾಟ ೨: ಸಮಗ್ರ ಕರ್ನಾಟದೇಶ ಭೂವರ್ಗ್ಗ 
ಭರ್ತಾರಂ (ಎಕ. ೪1, ಕಡೂರು. ೧೬೨-೧೧ ; ಸು. 4507?) ; ಕರ್ನಾಟ 
ಧರಣೀವಜ್ರ ಕವಾಟಾಯಿತ ವಿಕ್ರಮಃ (ಎಕ. ೪11, ಶಿವಮೊ. ೨-೧೧ 
1641). [ಆ ಸೆಂ. ಕರ್ಣಾಟ] 

ಕರ್ನಾಟಕ (ನಾ). - ಕರ್ಣಾಟಕ :' ಗುಮ್ಮಟನಾಥ ಸಚ್ಚರಿತವೆಂಬೀ 
ಕಾನ್ಶ್ಮಮಂ ಪೇಳ್ದು ಮಾಣದೆ ಕರ್ನಾಟಕದಿಂದೆ ಮತ್ತೆ ರಚಿಸಿ (ಬಾಧಪು. 
೧-೪೮). [ಆ ಸಂ. ಕರ್ಣಾಟಕ] 

ಕೆರ್ನಾಲಿ (ನಾ). ಒಂದು ಬಗೆಯ ಗೆಡ್ಡೆ (?): ಮಾವಿನ ಗೊಟ್ಟಿ... 
ಕರ್ನಾಲಿ, ನೈದಿಲಗೆಡ್ಡೆ, ಕಡಲೆಯ ಹಿಟ್ಟನೊಳಗೆ ಕೊಳ್ಳೆ ಗರ್ಭಸ್ತಂಭನ 
(ವಿವೈವಿ. ೮೮). [ಆ ಕೊಡನಾರಿ?] 

ಕರ್ನಿಕೆ "ಕನ್ನಿಕೆ ನೋ. 

ಕರ್ನೆ "ಕರಣೆ? ನೋ. 

ಕರ್ನೆತ್ತರ್‌, ಕನ್ನೆತ್ತರ್‌ (ನಾ). ಕರಿಯ ರಕ್ತ: ಕರ್ನೆತ್ತರಿರ್ಮೆ 
ಯ್ಕೊಳಂ ಪಾಯ್ತರೆ ಜೀವಂ ಬಿಟ್ಟು... ಕರ್ವೆಟ್ಟು ಬೀಟ್ವ ತಿರೆ 
ಬಿಟ್ಟ೦ (ಪಂರಾಮಾ. ೧೩-೧೨೮) ; ಕುಡಿವೆಂ ದುಶ್ಶಾಸನೋರಃಸ್ಥಳಮ 
ನಗಲೆ ಪೋಟ್ಟಾರ್ದು ಕರ್ನೆ (ಪಾಠಾಂ. ಕನ್ನೆ, ಕೆನ್ನೆ]ತ್ತರೆಂ (ಕಾವ್ಯಾವ. 
೮೧೯; ಪಂಪಸಭಾ. ೭-೧೩ ನೋ). ಕನ್ನೆತ್ತರ್‌: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ ಕರಿದು ನೆತ್ತರ) 

ಕರ್ನೆಯ್ದಿಲ್‌, ಕನ್ನೆಯ್ದಿಲ್‌, 'ಕನ್ನೆಯ್ದಿಲು, ಕನ್ನೈದಿಲ್‌, ಕನ್ನ 
ದಿಲು; ಕನ್ನೈದಿಲೆ, ಕರ್ನೈದಿಲ, ಕರ್ನೈದಿಲು (ನಾ). ಕರಿಯ 
ಕಮಲ; ನೀಲೋತ್ಸುಲ: ಕರ್ನೆಯ್ದಿಲ ಬಾಸಿಗಂ ನಿಮಿರ್ವ ವೋಲ್‌ 
ನಿಮಿರ್ದತ್ತು ಕಟಾಕ್ಷೆನೀಕ್ಷಣಂ (ಶಾಂತಿಪು. ೮-೮೬) ; ನಿಜತೇಜಂ ಸೀಳ್ವ 
ಕರ್ನೆಯ್ದಿ ಲವೊಲಿರೆ ತನುಚ್ಛಾಯೆಯಿಂ (ಶಮದ. ೨೧೪ ಪ್ರಯೋ) ; ಕರ್ನೆ 
ಯ್ದಿಲ ಕಣ್ಣ ಕಾಂತೆ ತನ್ನ ಸುಣ್ಣಲ್ಲಕೆ ಸರಿಯೆಂದು ಮಾಣಿಕಗನ್ನ ಡಿವಿಡಿ 
ದೊರ್ವಳಿಹಳು (ಮೋಹತ. ೪-೧೪). ಕನ್ನೆಯ್ಮಿಲ್‌ : ಈ ದೃಗ್ಯುಗಳಂ 
ಕನ್ನೆಯ್ದಿಲಂಕಿರ್ದಪುದು (ಉದಂಉ. ೬೩೨); ನಾಭಿಕೂಪೋಪಜಾತಂ 
ನೀರೇಜಂ ನೀಳ್ದ ಕನ್ನೆಯ್ದಿಲವೊಲಿರೆ (ಭಾಷಾಭೂ. ೧೭೫ ಉದಾ). 
ಕನ್ನೆಯ್ದಿಲು: ಕನ್ನೆಯಿಶ್ಚಿಲು ತಾವರೆಗೊಳ ಲಾಮಂಚದಿಂ ನೆಗಳಿದ 
ಪರ್ಣಶಾಲೆ: (ನೋಹತ. ೪-೫೪); ಕಂ ದೋ ತ್ಕ ೦- ನ್ನೆಯ್ದಿಲು” 
(ಓಷಧಿ. ೨೨). *ನ್ನೈದಿಲ್‌ : ನಗೆಮಲ್ಲಿಗೆ ಮೊಗದಾವರೆ ಳಣ್ಮಾಡಿ 
ಸೊಗಸುವ ಕನ್ನೈದಿಲಾಗೆ (ಕಂನವಿ. ೬-೯೯). ಕನ್ನೈದಿಲು : ಕನ್ನೈ 
ದಿಲುಗಳೆಸಳುಗಣ್ಣ ಕಾಂತಿಯಿಂದ (ಕಂನವಿ. ೯-೮೨) ; *ಜಾಲನಖಃ - 
ಕನ್ನೈದಿಲು? (ಓಷಧಿ. ೬೨). ಕೆನ್ನೈದಿಲೆ: ಹುರುಗಿಲು, ಚಿತ್ರಮೂಲ 
ಮಂಜಿಷ್ಯೆ, ಕನ್ನೈದೆಓದಿ]ಲ೮ೆ ಬೇರು, ಬಿಲ್ವಪತ್ರೆ ಬೇರು... ಮೆಣಸು 
ಇವುಗಳನ್ನು ಕಷಾಯ ಕಾಯಿಸಿ ಸೇವಿಸೆ ಶ್ಲೇಷ್ಮ ಜ್ವರ ನಾಶವಾಗುವುದು 
(ಸಕವೈ. ೯೦); ಮೊಗವ ತಾವರೆಯೊಳು ಕಣ್ಣನು ಕನ್ನೈದಿಲೆಯೊಳು 
'ನಾಡಿದ ಬ್ರಹ್ಮನು ನಿನ್ನ ಈ ಮನವನು ಕಲ್ಲೊಳು ಮಾಡಿದನೇಸು 
(ಇಂಚಾನ. ೧೬೯-೩೨). ಕರ್ನೈದಿಲ: ಒಳ್ನುಡಿಯ 9ರ್ನೈದಿಲ 
ಮಳ್ಳಿವಿಯುದಿೀರ್ಣೀ ತಾಪಸಧೈರ್ಯದ (ಭಾವಚಿಂ. ೪-೨೧). 
ಕರ್ನೈದಿಲು: *ಅಸಿತೋತ್ಪಲಂ-ಕರ್ನೈದಿಲು* (ಓಷಧಿ. ೭). 

[ಆ ಕರಿದು + ನೆಯ್ದಿಲ್‌) 
ಕರ್ಸೈಡಿಲ "ಕರ್ನೆಯ್ದಿಲ್‌' ನೋ. 
ಕರ್ನೈದಿಲು "ಕೆರ್ನೆಯ್ದಿಲ್‌' ನೋ. 


ತೆ 
9 


4 |[ಕರ್ಪ, (ನಾ). ಒಂದು ಬಗೆಯ ಸಸ್ಯ: ಕಲ್ಲುಹೆಟ್ಟಿ, ಇಇಡುಪೆ, ಕರ್ಪ 


(ಮೈ ಇಗ. ೫೦-೯೯೩). [?) 


ಕರ್ಮ 


ಕರ್ಪ (ನಾ). ಒಬ್ಬಾತನ ಹೆಸರು: ನಿತಾಂತಂ ಧರೆ ಬಣ್ಣಿಕುಂ ಬುಧ 
ಸಮೂಹಂ ಕರ್ಪಣಂ ಕರ್ಪ್ಸನಂ (ಸೌಇಇ. ೫X೫, ೫೭-೪೦; 1084); 
ಕರ್ಪರಸ ಕಾಳಿದಾಸ ಭಟ್ಟರಳಿಯಂ ಕವಿತಾಮನೋಹರಂ ಕವಿ[ತ]ಳರ 
ಕರ್ಪರಸಂ ಬರೆದ (ಸೌಇಇ. XX, ೫೦-೩೨ ; 1084). [?] 
ಕರ್ಪಟ (ನಾ). ೧. ಬಟ್ಟಿ; ವಸ್ತ್ರ; “ಚೇಲಂ, ಚೀರಂ, ವಾಸಃ, ಕರ್ಪಟಂ 
*.- ಪಟಃ - ಈ ೧೦ ಸೀರೆ” (ಹಲಾಯು. ೯೦-೩೯೪); ಒರ್ವ 
ಪಾರ್ವಂ ವಿಸ್ತೀರ್ಣ ಜೀರ್ಣ ಕರ್ಪಟಾವೃತ ಕಟತಟನುವಾಗಿ ಬಂದು 
ಕಣ್ಮುಚ್ಚಲೆಡೆವೇಡೆ (ಸಂಸಭಾ. ೩-೩೧ ವ); ಪೂಗಳಂ ಕೆದಕಿ ಕರ್ಪ 
ಟಮಂ ಪಟಾದಿಕ್ಕಿ ಸೀಳ್ದು... ಬಿಡದೆ ಕಾಡಿದುದಾ ಕಪಿ ತಾಪಸರ್ಕಳಂ 
(ಪಂಚ ತಂ. ೨೬೧-೨), ಎನಗೊಂದು ಕರ್ಪಟಮುಂಟೀತಂಗಮದು 
ದೊರಕಿದುದಿಲ್ಲ1(ಕಗವಿ. ೧೦೫-೨೪). ೨. ಹರಕಲುಬಟ್ಟಿ; ಚಿಂದಿಬಟ್ಟಿ. 
[ಸಂ.) 
ಕರ್ಪಟ (ನಾ). - ಕಪ್ಪಡಿ (8). [ಆ ಸಂ. ಕರ್ಪಟನ್‌) 
ಕರ್ಪಟಿಕ (ನಾ). ಎ ಕರ್ಪಟಿ: ಕಾನ್ಫಕ ಗಾಯಕ ದೀನ ಹೀನ ಕರ್ಪ್ಪಟಕ 
ಜಟಾಧರ ದ್ವಿಜ ದಿಗಂಬರ ತಾರ್ಕಿಗ « ೬ ದಿಗಳ (ಸಾಇಇ. 2ಬ, 
[ಸಂ.) 
ಕರ್ಪಡ (ನಾ). ೧. -ಕಪ್ಪ ಡೆ೧: ಕರ್ಪಡ ಪರಿಕರನಾಗಿರ್ದು (ಅಶ್ವಶಾ. 
೯೦-೪). ೨. ಕೊಳೆಬಟ್ಟಿ ; ಮಲಿನವಸ್ತ್ರ : ಬೀಸುವಲೆ ಬೆಳ್ಳಾರಂ ಸೊಡ 
ರ್ಮಡ್ಡಿ ಕರ್ಪಡನುಂಟಿಡ್ಡ ಣಮುಲ್ಪ ಣಂ * * *"ಬಡಿಕೋಲ್ಲಳೊಪ್ಪೆ ಜವ 
ದಿಂದೇಳ್ತಂದರಂದಾ ಧೀವರರ್‌ (ಶಬಶಂ. ೩-೨೩). [ಆ ಸಂ. ಕರ್ಪಟ] 
ಕರ್ಪಣ (ನಾ). ಒಂದು ಆಯುಧ: ಶೂಲ, ಮುಸಲ, ಮದ್ಮೆರ... 
ಕರ್ಪಣ ... ಮೊದಲಾದ ಆಯುಧಗಳಿಂದ ಈ ಸಮಂತಪಂಚಕವು ಎಷ್ಟು 
ಭಯಂಕರವಾಗಿರುವದು (ಭಾಸನಾ.೧೦೨-೧೮)."ಕಂಪಣ್ಯ' ಪರಾ. [ಸಂ.] 
ಕರ್ಪರ (ನಾ). ೧. ಕಪ್ಪರ; ಕಡಾಯಿ: “ಕಟಾಹಃ, ಕರ್ಪರಃ- ಈ ೨ 
ಕೊಪ್ಪರಿಗೆ? (ಹಲಾಯು. ೫೨-೧೬೦); ಮಲಹರೆಂ ಜಂಗಮಾಕಾರದಿಂ 
ಬಂದು ನಿರ್ಮಲಸಿದ್ಧಕರ ಕರ್ಪರವವಪಿರಿಸಿ ಪೋಗಿ... ಬೇಡಿ ಕಾಡುತ್ತಿ 
ರಲು (ಗು ರು ಚಾ, ೧೦-೬೯). ೨. ಚಿಪ್ಪು; ತಲೆಬುರುಡೆ: ಕಿಡಿವಿಡೆ 
ಕರ್ಪರಂ ಸುಗಿದು ಮೆಯ್ದೆ ಗೆದಂ ಕಮಠಾಧಿಪಂಪಡಲ್ವಿಡೆ ಪಡೆಗಳ 
ಫಣಿಪ್ರಭು ಮೊಗಂದಿರಿದಂ (ಸಂರಾಮಾ. ೬-೮೩). ೩. ಒಂದು ದೇಶದ 
ಹೆಸರು: ಕುರು ಕುಕುರ ಕರಹಾಟ ಕರ್ಪರ ಯವಂತಿಕ ಪಾರಿಯಾತ್ರ 
ಕರ್ಣಾಟ... ಮೊದಲಾದ ದೇಶದ ಶರಣಸಂಕುಲಂ ಬರುತಿರ್ದುದು 
(ಚೆಬಪು. ೬-೫೦). ೪. ಬಾಣಲೆ; ಓಡು. "ಖರ್ಪರ' ಪರಾ. [ಸಂ.] 
ಕರ್ಪರಿ (ನಾ). ೧. - ಕಪ್ಪರಿತುತ್ತ. ೨. ಮೈಲುತುತ್ತ: *ಮಯೂರ 
ಕಂಠಂ ಕರ್ಪರಿಯೆನಿಕ್ಕು ? (ಮಂಗರಾ, ೪೩-೪೨). "ಖರ್ಪರಿ? ಪ 
(ಸೆಂ. ಕರ್ಪರೀ] 
ಕರ್ಪಾಸ (ನಾ). ಹತ್ತಿಯ ಗಿಡ. "ಕಾರ್ಪಾಸ' ಪರಾ. [ಸಂ.] 
ಕರ್ಪಾಸಿ (ನಾ). ಎ ಕರ್ಫಾಸ. (ಸಂ. ಕರ್ಪಾಸೀ] 
ಕರ್ಪಿಡಿ,'ಕಪ್ಪಿಡಿ (ಕ್ರಿ). ಕಪ್ಪಾಗು ; ಕರಿಬಣ್ಣ ತುಂಬಿರು : ಕರ್ಪಿಡಿದ 
ಪಣೆಗಟ್ಟು ಕೆಯ್ಬೊಡೆ ಬೆಡಂಗನೊಳಕೊಳೆ (ಪಸಂಪಭಾ. ೧೦-೭೧); ಒಡಲುಂ 
ಮನಮುಂ ಕರ್ಪಿಡಿದು ಕೃಷ್ಣಲೇಕ್ಕೆಯಡರ್ಪಿರ್ಪಂತಿರ್ಪುವು (ಶಾಂತಿಪು. 
ಕರ್ನಿಡಿದ ತೊಟ್ಟಿಂ ತಮೋಗುಣಾನ್ವಿತ ರುದ್ರನಂ (ಪದ್ಮರಾ. 
೮-೩೨). ಕಪ್ಪಿ ಡಿ: ಅಚ್ಛ ಕೆಸ್ತೂ ರಿಯ ವಾರಿಯಿಂ ನೆನೆದು ಕಪ್ಪಿಡಿದಂಬರ 
ಮೊಪ್ಪಲ್‌ [ಇಿದೃಟ. ಬ; ಬಿರುದಿನ ಬಾವುಲಿಯ ಕಬ್ಬ ಡಿದ 
ಕಾಯದ. * ರಾಯರಕ್ಕಸನೈದಿದನು ಧನುವ (ತೊರರಾ. ೧-೧ Nd 


೧0೧-೩೦ ; 1129), 


೭-೯೯); 


ಕಸ್ಪಿಡಿದ EN ಜಂಬುನೇಜಕಿಲೆಗಳೊಪ್ಪಿ ದುವು (ಕಂನವಿ. ೨-೪೪). 


[ಕರ್ಫ್ಪು, + ಇಡ್ವಿ] 


೧೫೬೨ 


45 


೩ಕರ್ಪು “ಕಪ್ಪು” ನೋ. 


ಕರ್ಪುನೀಣು 


'ಕರ್ಪಿಡು, ಕಪ್ಪಿಡು (ಕ್ರಿ). ಕರಿದಾಗು; ಕಪ್ಪಾಗು: ಕಡೆಗಣ್ಣ 


ಕಾಂತಿಯ ಕಡುವೆಳದಿಂಗಳೊಳಂ ಮುಡಿಯ ಕರ್ಪಿಟ್ಟಳುರ್ಕೆ[ಪಾಠಾಂ. 
ಕರ್ಪಿನಿತಳುಕೆ]ಗಟ್ಟ್ವಲೆಯೊಳಂ (ಅನಂಪು. ೨-೨೦ ವ); ಲಲಾಟನಿಲೋಚನ 
ಮಿಂದುಲೇಖೆ ಕರ್ಪಿಟ್ಟಿ ಗಳಂ ಲಸದ್ದಶಭುಜಂ ಫಣಿಕುಂಡಲಮೊಪ್ಪಿರಲ್‌ 
(ದಶಕು. ೯-೬). ಕಪ್ಪಿಡು: ಮಾವನೂ ಬಂದಿರುವುದನ್ನು ಕಂಡು 
ರಾಮಕೃಷ್ಣನ ಮುಖ ಕಬ್ಬಟ್ಟತು (ತ್ಯಾಗಮ. ೪೪). 
[ಕರ್ಪು, + ಇಡು] 

ಕರ್ಪು,, ಕಪ್ಪು, ಕಟ್ಟು (ನಾ). ೧. ಕರಿಯತನ; ಕರಿಯ ಬಣ್ಣ : 
ಮುಗಿಲ್ಲಳ ಕರ್ಪು ಪೀನನೋಗಡಿಸಿದುದು (ಪಂಪಭಾ. ೭-೬೯) ; 
ಆರಸಿಯರ ಕಣ್ಣನೀರ್ಗಳ ಬೆರಸಿದ ಕಾಡಿಗೆಯ ಕರ್ಪವೋಲ್‌ (ಅಜಿಪು. 
೧೦-೪೪) ; ನಂದನಂ ತಳೆದುದು ಕೂಡೆ ಕೆಂಪಿನ ಪಸುರ್ಪಿನ ಕರ್ಪಿನ 
ಬೆಳ್ಚಿನಂದಮಂ (ಗಿರಿಕ. ೭-೩೯) ; ಪಟಪು (ಪಟವು) ಇ ನರೆಗಿಕ್ಕುವ ಕರ್ಪು 
(ಶಮದ. ಪರಿ. ೧). ಕಪ್ಪ್ಪು: ೧. ಜೆಡೆಗಳಂ ಕಪ್ಪೆಸೆವ ಪೊಸಕುಂತಳಂ 
ಮಾಡಿ ಉಡುಪತಿ ಸುರಾಪಗೆಗ್ಗಳಂ ಮುಡಿದ ಪೂ ಮಾಡಿ (ಇಹರ. ೩೧) ; 
ಕೆಳಗೆ ಬೆಳೆಹೊಲ ಕಪ್ಪು... ಹೊಳೆಕೆರೆಯ ಮಡು ಕಪ್ಪು ತಾಯ 
ಕಾಲ್‌ ತೊಳೆವ ಉಪ್ಪುಕಡಲದು ಕಪ್ಪು (ಹೊಂಗಳು. ೧೫) ; ಉಟ್ಟಿ 
ಸೀರೆಯು ಕಪ್ಪು ತೊಟ್ಟ ರವಿಕೆಯು ಕಪ್ಪು ಜಡೆ ಕಪ್ಪು ರಿಬ್ಬನ್ನು ಕಪ್ಪು 
(ಇಂಚಾಪ. ೮೭-೨೩). ೨. ಕಾಡಿಗೆ; ಕಿಲಕೆ: ಸೆಟ್ಟರೆ ಮಗ ಮಿಂದು 
ಒಪ್ಪಾಗಿ ಕೂತಾನ ಕಪ್ಪು ತಂದಿಡರೆ ನೊಸಲಾಗ (ಲೋಕಗೀ. ೩೨); 
ಕಪ್ಪಿಲ್ಲ ಕಣ್ಣೊಳು ಕೆಂಪಿಲ್ಲ ತುಟಿಯೊಳು ಮಾನಿನಿ ಬಿಚ್ಚಿದೆ ಹೆರಳು 
(ಇಂಚಾಪ. ೮೭-೨೫). ೩. ಕತ್ತಲೆ: ಮೇವಿಗೆಯ್ಲಿದ ಗೋವು ಪಿಂತಿರುಗ 
ದಿರೆ, ಪುಡುಕುತದನಿತ್ತಣ್ಣೆ ಕಪ್ಪಿನೊಳ್‌ ತಪ್ಪಿ ಬರೆ '(ಶ್ರೀಂತಮಾ, 
೬0೪-6೮). A ಕಬ್ಬು: ೧. ಚಂದ್ರಕಾಂತ ಘಟಿದೊಳ್‌ ತಂದೆಟಿ,ಯಿಂ 
ಪುಷ್ಪವಾಸನೆಗೆಂದಿಕ್ಕಿದ ನೀಳ ನೀರರುಹಮಂ ಪೋಲ್ಡತ್ತು ಕಲ್ರಂದುವಾ 
(ಪಂಪಭಾ. ೪-೫೧) ; ಕಣ್ಮಲರ ಬೆಳ್ಳು ಗಳಾಲಿಯ ಕಲ್ಪ್ತಿ ನೊಳ್‌ ಫೊದಲ್ಮು 
(ಪಂಪಭಾ. ೪-೭೮). [೮ ಕರಿದು * -ಪ್ಪು] 


ಕರ್ಪುರ "ಕಪ್ಪುರ' ನೋ. 

ಕರ್ಪುರಕಚರಿ (ನಾ). ಔಷಧಿಗಾಗಿ ಉಪಯೋಗಿಸುವ ಒಂದುಸುವಾ 
ಸನೆಯ ಬೇರು, ಗಡ್ಡೆ *ಕರ್ಪುರಕ ಚರಿ, ಕರ್ಪುರೆ ಚಿನ್ನಿ (ಮುಂಬವ್ಯಾ. 
೧೪೭). [4- ಮರಾ. ಕರ್ಪೂರಕಚರಿ; ಹಿಂ. ಕೆಪೂರಕಚರಿ] 

ಕರ್ಪುರಚಿನ್ನಿ (ನಾ). ಒಂದು ಔಷಧಿ ಸಸ್ಯ, ದ್ರವ್ಯ: ಕರ್ಪುರಕಚರ, 
ಕರ್ಪುರಚಿನ್ನಿ, ಕಬಾಬಚಿನ್ಸಿ, ಕಂಕೋಳಚಿನ್ನಿ (ಮುಂಬವ್ಯಾ. ೧೪೭). 

[4- ಮರಾ. ಕಪೂರಚಿನ್ನೀ] 

ಕರ್ಪುರವಳ್ಳಿ "ಕಪ್ಪುಕನಳ್ಳಿ? ನೋ. 

ಕರ್ಪುರವಾಳೆ "ಕಪ್ಪುರವಾಳೆ' ನೋ. 

ಕೆರ್ಪುರನೀಟಿಕೆ (ನಾ). ಕಪ್ಪುರಸ ಹಿತವಾದ ವೀಳ್ಯ, 
ತಾಂಬೂಲ: ಕರ್ಪುರನೀಟಕೆಯ ನೀಡು ' ನಾಲಗೆಗಯ್ಕಿ 9ದೆಂಬ 
ನೀಜಕಿಯ ಗಾಡಿಯಂತಿದೆ ನುಡಿ ನಿನ್ನ (ಕುರಾಸಾಂ. ೧-೬೫). 

[ಕರ್ಪುರ (ಆ ಕಪ್ಪುರ) * ವೀಟಕೆ) 

ಕರ್ಪುರಶುಂಠಿ "ಕಪ್ಪುರಶುಂಠಿ' ನೋ. 

ಕೆರ್ಪುರಸುಂಟಿ "ಕಪ್ಪುರಶುಂಠಿ' ನೋ. 

ಕರ್ಪುನೀಣು (ಕ್ರಿ). ಕಪ್ಪುಬಣ್ಣವನ್ನು ಹರಡು; ಕತ್ತಲೆಯನ್ನು 
ಉಂಟುಮಾಡು : ಇಂದ್ರನೀಲಮಣಿಚೂಳಿಕೆಯ ಮೇಚಕಮರೀಚಿಯೆ 
ಘಟ್ಟಗೆೊಂಡಂತೆ ಕರ್ಪುನೀಜುವ ಬಾಳತಮಾಳತರುಗೆಳೋವರಿಗಳೊಳ್‌ . 
(ಜಗವಿ. ೧೬-೩೪ ವ). [ಕರ್ಪ + ಬೀಜ್ಕು (ಆ ಬೀಲಸ್‌,)] 


ಕರ್ಪ್ರನೆರಸು ೧೫೭೩ 


ಕರ್ಪುವೆರಸು (ಕ್ರಿ). ಕಪ್ಪುಬಣ್ಣದಿಂದ ಕೂಡಿರು; ವಟೋರ್ವೀ 
ಜಂಗಳೇಗಳುಮೊಡಗೂಡಿ ಕರ್ಪುವನೆರಸಿರ್ಪುುವು ಪೆರ್ವಲದಿಂದಂ 
(ಧರ್ಮಾಮೃ. ೩-೧೫೮). [ಕರ್ಪು, + ಬೆರಸ್ಕು] 

ಕರ್ಪುನೆಯು (ಕ್ರಿ). ಕಪ್ಪುಬಣ್ಣವನ್ನು ತಾಳು: ತೋರಮೊಲೆಗಳ 
ಮೊಗಂಗಳ್‌ ರಾರಾಜಿಸಿ ಕರ್ಪುವೆತ್ತು (ಪಂರಾಮಾ. ೩-೯೫) ; ಕೆಂದಳ 
ದೊಂದು ಕೆಂಪು ಕಿಸುಸಂಜೆಯನಂಜಿಸೆ ಕರ್ಪ್ರನೆತ್ತ್ವ ಕೇಸಂ ದಳವಾದೆ 
ಕಟ ಲೆಯನೇಳಿಸೆ (ಕಬ್ಬಿಕಾ. ೧೩೦)... [ಕರ್ಪು; * ಪೆಮ್ಮು) 

ಕರ್ಪೂರ (ನಾ). ಕಪ್ಪುರ; ಕಪ್ಪುರದ ಮರ: “ಕೋಲಕಂ, 
ಕರ್ಕೋಕಂ, ಕೋಶಫಲಂ ಈ 4 ಕರ್ಪೂರಂಗ (ನಾಚಿರಾ. ೧೨೪) ; 
ಕರ್ಪೂರಂ ಸತತಂ. ತೈಲದೊಳೆ ಕೂಡೆ ವಿಷಮೆನಿಸುವವೋಲ್‌  (ಪಾರ್ಶ್ವಘು. 
೫-೨೨) ; ನೆಲ್ಲಿ ನೇ ಸ” ನಗರೆ ಕಡಸಿಗೆ ಕಬ್ಲರಳಿ ಕರ್ಪೂರ ಕದಳಿಗಳಿಲ್ಲಿ 
ನೋಡಿವೆ ಭೂಮಿಸುತೆ (ತೊರರಾ. ೩-೧-೨೯). 

ಕರ್ಪೂರದ ಉಂಡೆ .- ೧. ಉಂಡೆಕರ್ಪೂರ; ಗ ಡೆ ಕಪ್ಪ ರ್ಪೂರ: 

ದೇವರ ಆರತಿಗೆ ಕರ್ಪೂರದ ಉಂಡೆ ಉತ್ತಮ (ರೂಢಿ). Hi ನುಸಿಗುಳಿಗೆ, 
—ಉಂಡೆ; ಡಾಂಬರ ಗುಳಿಗೆ: ಉಲ್ಲನ್‌ ಬಟ್ಟೆ ಗಳನ್ನು ... ಹುಳು 
ಗಳ ಕಾಟಿದಿಂದ ತಪ್ಪಿಸಲು ಅವುಗಳ ಮಧ್ಯೆ ಕರ್ಪೂರದ ಉಂಡೆಗಳನ್ನು 
(Napthalene Balls) ಹಾಕಿ ವೃತ್ತಪತ್ರಿಕೆಗಳಲ್ಲಿ ಸುತ್ತಿಟ್ಟ ರೆ ಅವು ಕೆಡುವು 
ದಿಲ್ಲ (ಗೃಹವಿ. ೮೩). [Nee] 

ಕರ್ಪೂರಅರಿಸಿನ (ನಾ). ಒಂದು ಬಗೆಯ ಸಸ್ಯ: ಮಾವಿನಶುಂಠಿ, 
ಕರ್ಪೂರಅರಿಸಿನ (ಮೈಔಗಿ. ೨೬-೪೯೬). [ಕರ್ಪೂರ ಅರಿಸಿನ] 

ಕರ್ಪೂರತೈಲ-(ನಾ). ಕಪ್ಪುರದ ಎಣ್ಣೆ (ಪಾರಿನಿ. ೧೧). 

[ಕರ್ಪೂರ -- ತೈಲ] 

ಕರ್ಪೂರಬಾಳೆ "ಕರ್ಪೂರವಾಳೆ”' ನೋ. 

ಕರ್ಪೂರಬೆಂಡೆ (ನಾ). ಒಂದು. ಬಗೆಯ ಗಿಡ: “ನೇತ್ರಚ್ಕೋನ - 
ಕರ್ಪೂರಬೆಂಡೆ ೫ (ಓಷಧಿ. ೮೯). .- [ಕರ್ಪೂರ ಬೆಂಡೆ] 

ಕರ್ಪೂರಮಣಿ (ನಾ). ಒಂದು ಬಗೆಯ ಸಸ್ಯ (2): “ಕರ್ಪೂರಸಂಜ್ಞಿಕಃ 
೨ -ಕರ್ಪೂರಮಣಿ ? (ಓಸಧಿ. ೨೭). [ಕರ್ಪೂರ + ಮಣ್ಣಿ] 

ಕರ್ಪೂರವರ್ಷ (ನಾ). ೧. ಕರ್ಪೂರದ ಮಳೆ. ೨. ಒಂದು ಬಿರುದು: 
ಪತಿ ಮೆಚ್ಚ ಗಣ್ಣನಾಳ್ವನ ಚಕ್ರಂ ಕರ್ಪೂರವರ್ಷಂ ಚತುರಚತುರಾನನಂ 
ಗುಣಮೇರು... ಶ್ರೀಮತ್‌ ಪಡವಳ್ಳ ತೈಲಪಖ್ಯ್ಕುಂ (Mun. XI-i, 
೫೨-೩೫; ಸು. 1007). "ಕಪ್ಪುರವರ್ಷ' ಪರಾ 

[ಕರ್ಪೂರ 4 ವರ್ಷ) 

ಕರ್ಪೂರವಳ್ಳಿ (ನಾ). ಕಪ್ಪುರದ ಬಳ್ಳಿ ; ಕರ್ಪೂರದ ಪರಿಮಳವುಳ್ಳ 
ವೀಳಿಯಶೆರೆ: (ಕಿ). ಸರ್ತಾರ + ಬಳ್ಳಿ] 

ಕರ್ಪೂರವಾಳೆ, ಕರ್ಪೂರಬಾಳೆ (ನಾ). ಒಂದು ಬಗೆಯ ಬಾಳೆ: 
4 ಅಂಧಕಃ-ಕರ್ಪೂರಬಾಳೆ; ಕುರುಡನು? (ಓಷಧಿ, ೨). ಕರ್ಸೂರಜಾಳೆ: 
ಕರ್ಪೂರಬಾಳೆ .., ಸುಖಾರ್ಹ ಸಾರ್ವರ್ತುಕೆಮಾದ ಫಲಂಗಳುಳ್ಳ 
ತರುನಿಕರೆಂಗಳುಂ (ವಿವೇಕ. ೨೧೧). 

[ಕರ್ಪೂರ 4 ಬಾಳ್ಗೆ (< ಬಾಟ್‌) 

ಕರ್ಪೂರನೀಳೆಯ (ನಾ). ಕರ್ಪೂರವನ್ನು ಹಾಕಿ ಸಿದ್ಧಗೊಳಿಸಿದ 
ತಾಂಬೂಲ : ಜಾಯಾಪತಿಗಳು ಕರ್ಪೂರವೀಳೆಯವಿಟ್ಟು ವಾ ಒಪ್ಪದಿ 
ಶಯನಸ್ಕರಾಗೆ (ಅಬ್ಬಲೂ. ೨-೧೬). [ಕರ್ಸೂರ*- ವೀಳೆಯ] 

ಕರ್ಪೂರಶಿಲಾಜಿತು, ಕರ್ಪೂರಶಿಲಾಜಿತ್ತು (ನಾ). - ಕರ್ಪೂರ 
ಶಿಲಾಧಾತು (ಕ). ಕರ್ಪೂರಶಿಲಾಜಿತ್ತು : “ಶಿಲಾಧಾತುಃ - ಕರ್ಪೂರ 
ಶಿಲಾಜಿತ್ತು” (ಓಷಧಿ. ೧೬೫). [ಕರ್ಪೂರ + ಶಿಲಾಜಿತು) 

ಕರ್ಪೂರಶಿಲಾಜಿತ್ತು "ಕರ್ಪೂರಶಿಲಾಜಿತು' ನೋ. 


ಕ್ರ 


ಕಬನಜ 
[- 


ಕರ್ಪೂರಶಿಲಾಧಾತು (ನಾ). ಔಷಧಿಗೆ ಉಪಯೋಗಿಸುವ, 
ಸುಗಂಧಮಯನಾದ, ಹಳಕುಹಳಕಾಗಿರುವ ಒಂದು ಬಗೆಯ 
ದ್ರವ್ಯ (ಕಿ). [ಕರ್ಪೂರ -- ಶಿಲಾಧಾತು] 

ಕರ್ಪೂರಶುಂಠಿ (ನಾ). - ಕಪ್ಪುರಶುಂಠಿ: ಷಡೀ - ಕರ್ಪೂರಶುಂಠಿ? 
(ಓಷಧಿ. ೧೭೩). [ಸಂ.] 

ಕರ್ಪೂರಾರತಿ (ನಾ). ಕಪ್ಪುರವನ್ನು ಹೆಚ್ಚಿ ಮಾಡುವ ಆರತಿ: 
ಪಂಚಾರತಿ, ಗೋಪುರಾರತಿ, ಕರ್ಪೂರಾರತಿ ಮುಂತಾದ ಎಲ್ಲ ಆರತಿ 
ಗಳನ್ನೂ ಮಾಡಿಸಿ, ಪ್ರಸಾದ ಸ್ವೀಕರಿಸಿದ್ದಾಯಿತು (ಗಂಮಾಯಿ. ೧). 

[ಕರ್ಪೂರ + ಅರತ] 


10| ಕರ್ನೇಲಸು (ಕ್ರಿ). ಕಪ್ಪುಗೊಳಿಸು; ಕರಿಕುಗೊಳಿಸು : ದೆಸೆಯಂ 


«| ಕರ್ಬಟಿ 


ಕಾಯ್ಬೇಜಿಸುತ್ತುಂ ತೃಣಕುಲಲತೆಯಂ ಸೀದು ಕರ್ಪೇಟಸುತ್ತುಂ... 
ದವಶಿಖಿಯಪೊಲೆಳ್ಹತ್ತಮೋಘಂ ನಿದಾಘಂ (ಗಿರಿಕ. ೯-೧೭). 
[ಕರ್ಪು * ಏಆಸು] 

ಕರ್ಪೇಯಿ, ಕಪ್ಪೇಟು, ಕಟಿಕ್ರೀಟು (ಕ್ರಿ). ಕಪ್ಪಾಗು ; ಕಪ್ಪುಬಣ್ಣ 
ತಾಳು: ಕರ್ಪೆೇಜಕಿತ್ತು ದೇವದ್ವಿರದದ ಘಟಿಯಿಂದಂ ನಭೋಭಾಗ 
ದೊಂದೊಂದೆಡೆ (ಆ ದಿಪು. ೭-೫೭). ಕಪ್ಸೇಯಿ: ಕಮಳಮುಕುಳಂಗ 
ಳೊಳು ಭೃಂಗಂಗಳಿಿ ಪ್ಪಂ ತೆ ಅಮರ್ದು ಕಪ್ಪೇಜಕೆ ಕುಚಯುಗಳ 
ಚೂಡುಕ[ವ]ಂತೆ (ಬಸರ. ೧-೧೧೨); ತ್ರಿವಳಿಗಳ್‌ ಮಸುಳಿದುವು ಬಾಸೆ 
ಕಪ್ಪೇಜಕಿದುದು (ಚೆ ಬ ಪು. ೪-೧೧). ಸಿ ಕಲಿಕ್ರೀಯಿ: ಗೆಂದೇಭ 
ಚರ್ಮಂಗಳಂ ಪಸರಂಗೆಯ್ದನೊ ಶಂಭುವೆಂಬ ಬಗೆಯಿಂ ತಳ್ತೊಯ್ದು 
ಕಲಕ್ರೀಆ ಸೂಚಿಸಲಾರ್ಗಂ ವಶಮಾಗದ ತು ಕನಿದತ್ತುದ್ದಾಮ 
ಭೀಮಂ ತಮಂ (ಪಂಪಭಾ. ೪-೪೯). 

[ಕರ್ಪು; * ಏಜ] (ಆ ಏಜ್‌)] 

ಕರ್ಬ (ನಾ). ಒಂದು ದೊಡ್ಡ ಸಂಖ್ಯೆ; ಒಂದು ಸಾವಿರ ಕೋಟಿ: 
ಅಗ್ನಿಯದನು ಬಳಸಿಕೊಂಡೈದು ನಿರ್ಬುದದೊಳಂ ವಾಯುವದ ಬಳಸಿ 
ಕೊಂಡೈದು ಕರ್ಬದೊಳ ಗಾಕಾಶವದ ಬಳಸಿಕೂಂಡು(ವೀಶೈ ಫು. ೪-೧೩-೮). 

[< ಸಂ. ಖರ್ವ] 

ಕರ್ಬಕ್ಕಿ, ಕಬ್ಬಕ್ಕಿ, ಕರಿವಳ್ಳಿ (ನಾ). ೧. ಒಂದು ಜಾತಿಯ ಹಕ್ಕಿ; 
ಕಬ್ಬಾರೆ: ಅಂಚಿ ಕೊಂಚೆ ಗಿಡೆಗ ಕರ್ಬ[ಪಾಕಾಂ. ಬ್ಬ]ಳ್ಳಿ ಸಾರಾವತಂ 
ಪರಪುಟ್ಟ 0 ಚರಣಾ ಯುಂ (ರಾಜಶೇ. ೫-೫೯) ; ಪುರುಳಿ ಗುಬ್ಬಿ ಕರ್ಬಕ್ಳಿ 
ಮೇಲಪ್ಪ ಪಕ್ಕಿ ಗಳ್‌' ಮೆ ಲ್ಹನಿಯಿಂ ಪಾಡುಗುಂ (ಅದ್ಭುತ. HOE 
ಕಬ್ಬಕ್ಕಿ: ನಿ. ತನ್ನ ಸಿಬ್ಬುದ್ಧಿಯ ಬಿಟ್ಟು ಕಬ್ಬಕ್ಕಿಯ ಹಿಂಡನೊಲ್ಲದೆ 
ಸಿಬ್ಬುದ್ಧಿ ಯಾಗಿ ಅಲ್ಲಿಯೇ ಹೋಯಿತ್ತು (ಮಧುವ. ೨೭-೯); ಅಬ್ಬರಿಸಿ 
ಕಬ್ಬಕ್ಕಿ ಗಗನವ ಹಬ್ಬಿದಂತಿರೆ ಮಸಗಿದವು ಫಲುಗುಣನ ಶರಜಾಲ 
(ಕುವ್ಯಾವಿ. ೭-೩೬); ಒಡನೆ ಕಬ್ಬಕ್ಕಿವಿಂಡನು ಕಂಡೆಆಗುವ ಕಡುಗಲಿ 
ಸಾಳ್ವನಂದದಲಿ (ಕಂನವಿ. ೧೯-೭೦); ಕಬ್ಬಕ್ಕಿ ಕಾಟ ಬಲುಕಾಟಿ 
(ಹಳ್ಳಿಯ. ೧೩೯). ಕರಿವಕ್ಳಿ : ೨. ಕರಿಯ ಬಣ್ಣದ ಒಂದು ಹಕ್ಕಿ: 
ಭೇರುಂಡ ಬೆಳುವ ಸಾಳುವ ಹದ್ದು ಕರಿವಕ್ಕಿ ಹಾರಿ ನಬಿಹ ಸೋಗೆ ನವಿಲು 
(ನಿಜಸಾಂ. ೫೯-೧೦). [< ಕರಿದು + ಪಕ್ಕಿ] 

ಸೈ (ನಾ). ಕರಿಯ ಹಾದಿ; ಹೊಗೆಯ ದಾರಿ, "ಕರ್ಬಟ್ಟಿಗೆ? 
ಫಾ: [ಆ ಕರಿದು + ಬಟ್ಟಿ] 

ಕೆರ್ಬಟ್ಟೆಗೆ (ನಾ). ಕರಿಯ ಹಾದಿಯುಳ್ಳ ನನು; ಕೃಷ್ಣವರ್ತ್ನ: 
ಉಕ ಕರ್ಬಟ್ಟಿಗ ತಾಂ ಅನಹತ ಮೂಡ 
(ಕವಿಕಂ. ೩೪) [ಕರ್ಬಟ್ಟಿ + -ಗ್ಯ] 


4, ಕರ್ಬಡ "ಖರ್ವಡ'’' ನೋ. 


ಕರ್ಬಜ್ಞ "ಕರ್ವಣ್ಣ > ಕೋ. 


ಕರ್ಬರಲ್‌ ೧೫೭೪ ಕರ್ಬುರೈ 


ಕರ್ಬರಲ್‌ (ನಾ). ಕರಿಯ ಹರಳು; ಇಂದ್ರನೀಲಮಣಿ : ಕರ್ಬರಲ 
ಬಣ್ಣಮನೇಳಿಸುವ ಕಚಾವಳಿಗಳಂ ಬಗಿಬಗಿದು ಪುಡಿಗತ್ತುರಿಯನೆಯ್ದೆ 
ತಳಿದೋರಣಂಗೊಳಿಸಿ ಕಮ್ಮಲರ್ಗಳಂ ಮುಡಿಸಿ (ಪದ್ಮರಾ. ೩-೪೪). 

[< ಕರಿದು * ಪರಲ್‌] 

ಕರ್ಬಲಾ (ನಾ). ಮೊಹರಂ ಆಚರಣೆಯಲ್ಲಿ ನಡೆಯುವ ಮೇಳ: 
ಮೋಹರಮ್ಮ, ಅಲಾವಿ, ಕರ್ಬಲಾ ಮೇಳಗಳಿಗೆ ಟಿಕ್ಕವರಿರುವಾಗರೇ 
ಪದ ಬರೆದುಕೊಡುತ್ತಿದ್ದರು (ಶರೀಫ. ೫೮). [<-ಆರ. ಕರಬಲಾ] 

ಕರ್ಬಲೆ (ನಾ). ಕರಿಯ ಬಲೆ; ಕಪ್ಪುಬಣ್ಣದ ಬಲೆ: ಕಾಲನನೇಚರಂ 
ಜಗದ ಲೋಚನ ಖಾನಕೆ ಬೀಸಿದ ನೆಗಳ್ಹ ಕ[ಪಾಠಾಂ. ಕಾ|ರ್ಬಲೆವೋಲ್‌: 
ತಮಮೊಪ್ಪುಗುಂ (ರಾಜಶೇ. ೧೧-೨೩). [ಆ ಕರಿದು-- ಬಲೆ] 

ಕರ್ಬಸಿರು (ನಾ). ಕರಿಯ ಹೊಟ್ಟಿ; ಕಪ್ಪಾಗಿರುವ ಗರ್ಭ: 
ಸೂರ್ಯನು ಅತ್ತ ಕಿಸುರುರದ ಕರ್ಬಸಿರ ಮರೆಯೊಳಿಹನತ್ತ ಹೊತ್ತ 
ವರ್ಷದ ಭಾರೆವೆಳೆಯುತಿರಲೆಮ್ಮತ್ತ ಮತ್ತಗಜ ನಿಕುರುಂಬದಂತೆ ಬರು 
ತಿಹುದು (ವಿಸೀಗೀ. ೩೭-೧೦). (೮. ಕರಿದು * ಬಸಿರು (ಆ ಬಸಿಜರ್‌)] 

ಕೆರ್ಬಸು,, ಕಬ್ಬಸು (ನಾ). ೧. ಹೆಸುವಿನ ಒಂದು ಜಾತಿ; ಕರಿಯ 
ಹಸು (7): ಅಗ್ಗದ ನಿಡುಗೋಡು ಮೇಡುಮಮರುತ್ತುಮಿಉುಂಕಿದ 
ಕೆಚ್ಚಲೆತ್ತಮೆತ್ತಿದ ಕುಡಿವಾಲಮಂದೆಸೆಯೆ ಕರ್ಬಸುಗಳ್‌ ಪರಿಗೊಂಡು 
ವಾಜಿಯೊಳ್‌ (ಪಂ ಪ ಭಾ. ೮-೧೦೪). -೨. ಕಾಡುದನ: ಕಾಟು - 
ಕರ್ಬಾ£ರ್ಬಸಿಸು ಎಂದರೆ ಘಟ್ಟದ ಮೇಲಿನ ಕೋಣ ಎತ್ತುಗಳು 
(ತುಳುನಾ. ೫೪). ಕಬ್ಬಸು: ೧. ಸಲೆ ಕಬ್ಬಸು.., -` ಕೆಚ್ಚಲನಿುಂಕ 
ಕರಂ ಕುಡಿವಾಲಮೆತ್ತಿ ಪಾಲ್‌ ಮೊಲೆಗಳಿನೆಚ್ಚು ಗಲ್ಲಲನುಗಲ್‌ ಪರಿ 
ತಂದುವು (ನೇಮಿಪು. ೧೦-೧೫೩). [< ಕರಿದು? + ಪಸ್ಕು) 

ಕರ್ಬಸ್ಸು, ಕಪ್ಪಸು, ಕಬ್ಬಸ (ನಾ). ಯಕೃತ್ತು; ಈರಿ; ಪಿತ್ತಕೋಶ: 
ಬಿಸುನೆತ್ತರ್‌' ತೊಗಲೆಲ್ವು ಕರ್ಬಸು ಕರುಳ ಹಿಂದೊಂಡೆ ಖಂಡಂ 


ಮಿದುಳ್‌ ಬಸೆ ಶುಕ್ಲಂ ಕ್ರಿಮಿ ಕೀವು (ಪುಷ್ಪಪು. ೧೩-೪೯). ಕಪ್ಪಸು 2 |: 


ಕಾಳ್ಪ್ಬುರಾಣ ಒಂದೆಸೆ ತಾನೊಂದೆಸೆಯಾಗಿ ಕರುಳು ಕೆಪ್ಪಸು ಕುಪ್ಪಳಿಸಿ 
ಸತ್ತಿರ್ದ (ಪಾಠಾಂ, ಕರುಳು ಕುಪ್ಪಳಿಸುಶ್ತಿರ್ದ) ನಿತ್ಯ ನರತಕಿಯಂ ಕಂಡು 
(ಬೊಮ್ಮ ರ. ೧೧೧-೧೭). ಕ್ರ ಬ್ಬ ಸೆ: ನೆತ್ತರುಂ ನೆಣನುಂ ಕರುಳುಂ 
ಕಬ್ಬಸಮುಮೆಲ್ವುಮಡಗುಮೊಡಗಲಸಿ ಸುರಿದು ಮುಂದೆ ಕುಪ್ಪಿಸಿ ಕುಪ್ಪೆ 
ಯಾಗಿ (ಲೀಲಾವ. ೬-೧೭ ವ). [1 

ಕರ್ಬಸುಗಲಿ (ನಾ). ಕಾಡುಪಶುವಿನಂತೆ ಶೂರನಾದವನು (?) : 
ನೆರವಿಯನುರುಳೆವಾಯ್ಡಗುರ್ವಿಸಿ ಪರಿವ ಕರ್ಬಸುಗಲಿಗಳುಮಂ 
(ಲೀಲಾವ. ೫-೧೩೩ ವ). [ಕರ್ಬಸು, + ಕಲ್ಮಿ] 

ಕರ್ಬಸುರಿ "ಕರ್ವಸುರಿ? ನೋ. 

ಕರ್ಬಳ್ಳಿ, ಕಬ್ಬಳಿ, ಕಬ್ಬಳ್ಳಿ,, ಕರಿಬಳ್ಳಿ (ನಾ). ಒಂದು ಬಗೆಯ 
ಕರಿಯ ಬಳ್ಳಿ: ಕಂಠೀರವೋತ್ಯರಡೊಳ್‌ ಕೋಡಗ ಮಾಧವೀಲತೆ 
ಯೊಳಂ ಕರ್ಬಳಿ ಚಿಂಬೊಂಗಳೊಳ್ಳಿರೆದಿರ್ಪಂತಿರೆ ಕರ್ಬುನಂ 
(ಧರ್ಮಾಮೃ. ೭-೨೨೧); ತುಟ್ಟಿತುದಿವರೆಗಂ ಸುರ್ಬುಗೊಂಡು ಪರ್ಬಿದ 
ಕರ್ಬಳ್ಳಿ[ಪಾಠಾಂ. ಳಿ]ಯ ಪೆರ್ಬಳ್ಳಿಯ ಬಳಿಯನಡರ್ದು ( ರಾಜಶೇ. 
೫-೫೫ ವ). *ಬ್ಬಳಿ: “ಛಗಭಕ್ಷವೆನಲೈದೆ ಕಬ್ಬಳಿ [ಪಾಠಾಂ. ಳ್ಳಿ]? 
(ಮಂಗರಾ. ೪೪-೪೫); ಸುರ್ಚುರಿಕೆ ಕಬ್ಬಳಿ ಹಾವುಸವುಂತೆ ಸೋರೆ 
ತಳ್ತಡರ್ದೇವು ಬಳ್ಳಿವಳ್ಳಿಬನದೊಳ್‌ ಸಲೆ ಕಟ್ಲಿಲೆಯಿರ್ಕೆಯೆಂಬಿನಂ 
(ಸೂಕ್ತಿಸು. ೩-೨೬) ; ಕಾಡಕಳ್ಳಿ ಕಬ್ಬಳಿ ನೊಸೆದಬ್ಬೆ ಹುಲ್ಲುಗಳ ಬೆಳೆದು 
(ಕಂನವಿ. ೧೮-೩೯). ಕಬ್ಬಳ್ಳಿ : *ಭಗಭಕ್ಷನೆನಲೈದೆ ಕಬ್ಬಳ್ಳಿ 
[ಪಾಠಾಂ. ೪] (ಮಂಗರಾ. ೪೪-೪೫). ಕೆರಿಬಳ್ಳಿ : ಉಹಾಮಿಣಿಗಿಡ್ಯ 
ಕರೀಬಳ್ಳಿ (ಮೈಔಗಿ. ೭೬-೧೫೬೭). [ಆ ಕರಿದು * ಬಳ್ಳಿ] 


ಲೂ 


ಕರ್ಬಾಯ್‌, ಕಬ್ಬಾಯ್‌ (ನಾ). ಕರಿಯ ಬಾಯಿ; ಕಪ್ಪಾದ 
ಬಾಯಿ : ಕಾರೊಸಡುಂ ಕಬ್ಬಾಯುಂ ಪೇರೊಡಲುಂ ತೊಳಪ 
ದಾಡೆಯುಂ . . . ನಿಶಾಟಿರರ್ನಿಸಿ ತೋರ್ಪರ್‌ (ಕಾವ್ಯಾವ. ೨೨೦). 
ಕಬ್ಬಾಯ್‌ : ಕೊರಟುದಲೆಯ ಕೊಳೆನಾಜುವ ಕಬ್ಬಾಯ ಸುರುಟು 
ಕಿವಿಯ ಸುಂಠಿವೆರಲ ಕಿಚಾದು ಕಿನಿಕೆ ಹತ್ತಿದೆ ಹಲ್ಲಳುಡುಗಿದೊಂದುರದ 
ಕುನುಂಗಿದ ಬೆನ್ನ (ನೇಮಿಸಂ. ೭-೧೦೬). 
ಕಬ್ಬಾಯಗುಬ್ಬಿ - ಕರಿಯಕೊಕ್ಕುಳ್ಳ ಗುಬ್ಬಿ: ಕಾಗೆ ನವಿಲು 
ಕಬ್ಬಾಯಗುಬ್ಬಿಯು ಕೊಂಚೆ ಗೂಗೆ ಮರವ ಪಾರಿವಾಣ (ಹರಿಸಾಂ. 
೧೫-೭೨). [೬ ಕರಿದು + ಬಾಯ್‌] 


10| ಕರ್ಬಾಳೆ, ಕಬ್ಬಾಳ (ನಾ). ಕರಿಯ ಲಾಮಂಚ ; ಕರಿಯ ಬಾಳದ 


20 


45 


ಬೇರು: ಪೆರಿಮಳಿತ ಸೌಂದರಂ ಬಂಧುರಗೆಂಧಂ ಮದನರಾಗವರ್ಧನ 
ಕರೆಮಾ ಮರುವಂ ಕರ್ಬಾಳಮುಮಿರೆ ಮರುಳಲ್ಲನೆ ಕುಸುಮನಿಚಯ 
ದೊಳ್‌ ಪಾಯ್ಡಳಿಗಳ್‌' (ಆದಿಪು. ೧೧-೧೨೭) ; ಕೆಬಾಣಳಂ ಬಾಳಂದ 
ವಾಯ್ತಿಂ ನೆರಪನೊಲವಿನಿಂಗಾಳ್ಮನೋಜಂ ಮಸೋಜಂ (ಅನಂಪಘು;ಅ-೨೮). 
ಕಬ್ಬಾಳೆ: ಅರಿಸಿನ ಆಲ್ಲಮೂಳಬೀಜಂಗಳು ಕಗ್ಗೊಜಲೆ ಕಬ್ಬಾಳಂ ಆಗ್ರ 

* ಬೀಜಂಗಳು (ಪಸಾರ. ೫೧೨-೧೦) ; ರಸಗಂಧ ಕಬ್ಬಾಳದೊಳಿರೆ ಪರಿಮಳ 
ವನು ಬಿಟ್ಟು (ಗೋಮಟೀ. ೯-೧೧೬). "ಕರಿಯಬಾಳ' ಪರಾ. 

[« ಕರಿದು 4 ಬಾಳ (ಆ ಬಾಟ)) 

ಕರ್ಜಾಳೆ (ನಾ). ಕರಿಯ ಬಾಳೆಮಾನು (?): ಕಣ್ಣಂಬು ಬಿರ್ದ 
ಕರ್ಬಾಳೆ (ಪಾಠಾಂ. ಕರ್ಬಾ]ಯಂತೆ ಕಾಗೆ ಹಜ್‌ ದ ಹಜುಗಲಂತೆ 
(ಲೀಲಾವ. ೨-೧೧೭). [< ಕರಿದು * ಬಾಳ್ವೆ] 

ಕರ್ಬಿತ್ತರ (ನಾ). ಕಪ್ಪನೆಯ ಆವರಣ; ಕರಿಯ ಹರಹು; ಕತ್ತ 
ಲೆಯ ವಿಸ್ತಾರ: ಪಜ್ಜಳಿಸುತರಿಲೊಂದು ಬಾನ್‌ ಪಟದೊಳುರಿದುರಿದು 
ಕರ್ಬಿತ್ತರಕೆ ಬೆಂಕೆಗೆರೆಯ ಚಿತ್ತಾರಮಂ ಮೆತ್ತಿ ಬರೆದು (ಶ್ರೀರಾಮಾ. 
೧೦೩-೮೫). [< ಕರಡು + ಬಿತ್ತರ] 

ಸರ್ಬು "ಕರ್ವ? ನೋ. 

ಕರ್ಬುಗರ್ದೆ (ನಾ). ಕಬ್ಬು ಬೆಳೆವ ಭೂಮಿ; ಕಬ್ಬಿನಗದ್ದೆ: ಕೋಟ 
ಕಾಡಾರಂಬ ಕರ್ಬುಗರ್ದೆಗಳೆಡೆಯಾಟದ ವ್ಮವಹಾರಿ ಜನರು 
(ನೊ ಹ ತ. ೩-೩೦). 

[ಕರ್ಬು (ಆ ಕರ್ವು) * ಗರ್ದೆ( ಗಲಕ್ತಿ)] 

ಕರ್ಬುಗುಳ್‌, ಕಬ್ಬುಗುಳ್‌ (ಜಾ). ಒಂದು ಬಗೆಯ ಗುಳ್ಳೆ: 
ಶ್ರೀಗಂಧಂ ರುದಂತಿ ಜಟಾಮಾಂಸಿ . . . ಇವೆಲ್ಲಮನುದಕದಲ್ಲರೆದು 
ಪೂಸಲ್‌ ಕೆಂಚುಕೆ ಕರ್ಬುಗುಲು್‌£ಳ್‌'] ಕುಜು ಏಸರ್ಪಂ ಉರಿಚ್ವರೆಂ 
ಗಾಯದ ಫುಣ್ಣಳ್‌ ಇವೆಲ್ಲಂ ಮಾಣ್ಟುವು (ಲೋಕೋಪ. ೯-೧೬೩ ಟೀಕೆ). 
ಕೆಬ್ಬುಗುಳ್‌ : ಸಂಹರಿಕುಂ ಕಂಚುಕೆ ಕಬ್ಬುಗುಳ್‌ ತುಜಿ, .. ಎನಿಪೀ 
ದೋಷಂಗಳಂ ನಿಶ್ಚಯಂ (ಲೋಕೋಪ. ೯-೧೬೩). 

[4 ಕರಿದು 4 ಪುಗುಳ್‌,] 

ಕರ್ಬುಜ "ಕರಬೂಜ? ನೋ. 

ಕರ್ಬುದ (ನಾ). - ಕರ್ಬ : ಕರ್ಬುದ ವಿಶ್ವಗಳನಶಂ ಬಿದ್ದಿವೆ; ಅರ್ಬುದ 
ತಾಕೆಗಳಕ್ಷರ ತಿದ್ದಿವೆ (ಕೋಗಿಲೆ. ೫೮-೬೫). [?) 

ಕರ್ಬುಮೋಂಟ "ಕರ್ವಜೋಂಟ' ನೋ. 

ಕರ್ಬುನ "ಕರ್ವೊನ್‌ ನೋ. 

ಕರ್ಬುರ್ಕ (ನಾ). ೧. ಬೂದುಬಣ್ಣ : ಶ್ವೇತ ಪೀತ ಹರಿತ... 
ಕರ್ಬುರ ಅಳಗ ಬೊಟ್ಟಳಗ ಇಂತೀ ದಶವರ್ಣ (ತುಜಂಗಾ. ೫-೧೨) ; 
ಹರಿಯ ಕಾಳಿಮೆಯ ವಿಷದ ಕರ್ಬುರವ ನೀಲದ ನೀಲವ ಎಳೆದು 
ಕೊಂಡೊಡಗೂಡಿ ತುಳಿದು ಹಿಳಿದಬುಜಜಂ (ಸಿದ್ಧರಾ. ೭-೩೬೭), 


ಕರ್ಬುರ್ಕ 


೨. ಹೆಲವಾರು ಬಣ್ಣ ಬೆರೆತಿರುವುದು; ಮಿಶ್ರವರ್ಣ: “ಚಿತ್ರ, 
ಕಿಮ್ಮಾರಕ, ಶಬಳಃ, ಕಲ್ಮಾಸಃ, ಉನ್ಮಿಶ್ರಃ, ಕ(ರ್ಬು)ರ್ವುರಃ... 
ಖಚಿತ. - ಈ ೧೧ ಬೆರೆಸಿದುದು * (ಹಲಾಯು. ೧೨೨-೫೪). &. ಕಪ್ಪು 
ಬಣ್ಣ : ಇರ್ದುದಿಂದ್ವಂಕ ಕರ್ಬುರಕಾಯೆಂ ಶಬರೀಚಯಂ ಸೆರೆದು 
ಪಾನಕ್ರೀಡೆಯೊಳ್‌ ನಾಡೆಯುಂ (ಚಂದ್ರ ಪು. ೫-೫೬). ೪. ಚಿನ್ನ; 
ಹೊನ್ನು: “ಹೇಮ, .. ಕರ್ಬುರಂ, ತಪನೀಯಂ -ಈ ೨೫ ಹೊನ 
(ಫೊನ್‌) ” (ಹಲಾಯು. ೨೯-೨೧); ಪೊಳೆವ ಮುತ್ತಿನ ಲಂಬಣದಿಂ 
ವಿಚಿತ್ರಕರ್ಬುರ ಮಣಜಿತೋರಣಾವಳಿಗಳಿಂ ... ಒಪ್ಪುಗುಂ ವಿಮಳ 
ಪಟ್ಟಣಂ (ನಳಚಂ. ೧೪). ೫. ರಾಕ್ಷಸ; ದೈತ್ಯ: ಕರುಣಮಕ್ಕುಮೆ 
ಕರ್ಬುರರೊಳ್‌ (ವಿಷ್ಣುಷು. ೧೪-೭೯) ; ಭುವನಾವಳಿಯ ಗಬ್ಬರಿಸುತಿದೆ 
ಕರ್ಬುರರ ರೆಣರಭಸ;(ನೆಂಕಾರಾ. ೩-೧೧-೩೯). (ಸಂ.) 

ಕರ್ಬುರ್ಕೆ (ನಾ). ಒಂದು ಊರಿನ ಹೆಸರು: ಕುನ್ನಗೆ ಸೇವೆಯ 
ಕಲಿಯನ್ಮು ಬೆಳ್ಮಣಿಯ ಪದುಮಣ್ಣನ್‌ ಕರ್ಬುರ ಸೋಮ (ಎಕ. ೪211, 
ಸೊರಬ, ೧೦-೧೨ ; 800). (2) 

ಕರ್ಬುರತ್ವ (ನಾ). ೧. ಬಣ್ಣ ಬಣ್ಣವಾಗಿರುವಿಕೆ; ಮಿಶ್ರವರ್ಣ 
ವಾಗಿರುವಿಳೆ (ಪಾರಿ. ೧೫). ೨ ಲೋಹದ ಮೂಲಧಾತುವಾದ 
ಕ್ರೋಮಿಯಂ (ಪಾರಿನಿ. ೧೫). [ಸಂ.] 

ಕರ್ಬುರಿತ (ಗು), ೧. ನಾನಾ ವರ್ಣವಾಗಿರುವ ; ಮಿಶ್ರವರ್ಣ 
ವಾದ: ಪರಪಿದ ಕುಟಳಾಳಕದೊಳ್‌ ತಗುಳ್ಹ ಶೀತೋದಕಮೆನೆ 
ಕರ್ಬುರಿತಮಾಗಿ ಸೊಗಯಿಸಿ ತೋರ್ಕು೦ (ಶಾಂತಿಪು. ೧೦-೫೩). 
೨. ಕಪ್ಪಾದ; ಕರಿಯದಾದ: ನವೀನ ಪ್ರಸೂನ ಮಧು ವಿಲೀನ 
ಮಧುಕರ ಪಟಲ ಕರ್ಬುರಿತ ರತ್ನಪಟಲಿಕೆಗಳಿಂ (ಪಂರಾಮಾ. ೧೨-೨ ವ); 
ಮಯೂಖಾಳಿಯಿಂದೆತ್ತಲುಂ ಪಾಂಡುರಿತಂ ಪೈಶಂಗಿತಂ ಕರ್ಬುರಿತ 
ಮರುಜಿತಂ ಫ್ಯೋಮರಂಗಂ (ಚಂದ್ರಫ. ೧೨-೭೭). [ಸಂ.) 

ಕರ್ಬುರಿಸು (ಕ್ರಿ). ಕಪ್ಪಾಗುವಂತೆ ಮಾಡು ; ಕಪ್ಪಿಡಿಸು; ಅಡವಿಯಂ 
ನೋಡುತುಂ ಮರ್ಬು ಕರ್ಬು[ಪಾಠಾಂ. ರ್ಬ]ರಿಸಿ ಕವಿಡೆಡೆಗಳಂ 
ನೋಡುತುಂ (ಓಹಿರ. ಹ. ೧೫೪-೨೪), ಕರಿಯ ದೇಹಂಗಳಿಂ ಸುತ್ತಿದ 
ಬೇವಿನ ದಂಡೆಗಳಿಂ ಫಿಡಿದ ಬಿಲ್ಲುಗಳಿಂದುಟ್ಟ ತೊವಲುಡೆಗಳಿಂ... 
ಕರ್ಬುರಿಸಿ [ಪಾಕಾಂ. ಕಾರ್ಬುರಿಸಿಹ, ಕಬ್ಬರಿಸಿ, ಕಬ್ಬುರಿಸಿರ] ಕಾಡೊಳ್‌ 
ಕೂಡೆ ಕರಿಯ ಬೆಳಗು ಕವಲ್ಲು ಪರ್ವಿ ಪಲ್ಲವಿಸಿದ ಮಹಾಂಧಕಾರಡೊಳ್‌ 
(ನಂಬಿರ. ೧೮-೩೨). [ಕರ್ಬುರ, + -ಇಸ್ಕು] 

ಕರ್ಬುಲಿ, ಕಬ್ಬುಲಿ (ನಾ). ಕರಿಯಬಣ್ಣದ ಹುಲಿ: ಬೇಡವಡೆ. .. 
ನಡೆವ ನಂಜಿನ. ಬಿಂಜದಂತೆಯುಂ ಕರ್ಬುಲಿಯ ಪಿಂಡಿನಂತೆಯುಂ ... 
ಅಗುರ್ವುಮದ್ಭುತಮುಮಾದುದು (ಪಂರಾಮಾ. ೪-೫೪ ವ). ಕಬ್ಬುಲಿ : 
ಮಬ್ಬೊಳುರಿ ಕಣ್ಣಿಂದ ಕಬ್ಬುಲಿಯನರಿವಂತೆ ತಮ್ಮೂರ್ಯತನವಿಂತಸೂ 
ಯೆಯಿಂ ಬಯಲಾಯ್ತು (ಹೆಬ್ಬೆರ. ೩೪-೧೫೭). [ಲ ಕರಿದು ಪುಲಿ) 

ಕರ್ಬುವಿಲ್‌ "ಕರ್ಪುವಿಲ್‌' ನೋ. 

ಕರ್ಬುವಿಲ್ಲ "ಕರ್ಪುವಿಲ್ಲ' ನೋ. 

ಕರ್ಬೂಜ "ಕರಬೂಜ? ನೋ. 

ಕರ್ಬೂರ (ನಾ). ೧. ಚಿನ್ನ; ಹೊನ್ನು. ೨. ಒಂದು ಬಗೆಯ ಗಿಡ; 
ಗಂಧಪತ್ರ. ೩. ಹಳದಿ ಬಣ್ಣದ ಒಂದು ಲೇಪನ ದ್ರವ್ಯ; ಅರಿದಳ. 

[ಸಂ.3 

ಕರ್ಬೆಳ್ಳೆ (ನಾ). ಒಂದು ತೊರೆಯ ಹೆಸರು (?): ಮೂಲುಣೆ 
ಬಟ್ಟಿಯಿಂ ಮೂಡ ಕರ್ಬ್ಬೆಳ್ಳಂವರಂ ಪಡುವ ಬೆಟ್ಟಿಂಬರಂ ತೆಂಕ ನಿಡಿಯ 
ಕಲುವರಂ ಬಿಟ್ಟಿ ಭೂಮಿ (ಸೌಇಇ. IX-i, ೧೩೩-೨೨; 1068). 

[< ಕರಿದು ಪಳ್ಳ?) 


೧೫೭೫ 


35 


40 


ಕರ್ಮಕರ 


ಕರ್ಬೇಡ "ಕರ್ವೇಡ' ನೋ. 

ಕರ್ಬೊಂಗಲ್‌, ಕಬ್ಬುನಗಲ್‌, ಕರ್ಜೊನ್ಗಲ್‌ (ನಾ). . (ಕಬ್ಬಿಣ 
ವನ್ನು ತನ್ನ ಕಡೆಗೆ ಆಕರ್ಷಿಸುವ) ಸೂಜಿಗಲ್ಲು; ಅಯಸ್ಕಾಂತ : 
*ಕರ್ಬೊಂಗಲ್‌ ಸಲೆ ಸೂಚಿಕಲ್ಲು” (ಕವಿಕಂ. ೫೧) ; ಕಬ್ಬುನಗಲ್‌ : 
“ಕಬ್ಬುನಗಲ್ಲೆಂ೦ದು([ಪಾಠಾಂ. ಕರ್ಬೊನ್ನಲ್ಲೆಂದು]) ಸೂಜಿಕಲ್‌? 
(ಕಶಸಾ. ೪-೫೬). ಕರ್ಬೊನ್ಸಲ್‌ : “ಕರ್ಬೊನ್ಗಲ್ಲೆಂದು ಸೂಜಿಗಲ್‌ ” 
(ಚತುನಿ. ೧೧೦). [ಕರ್ಬೊನ್‌ (೮ ಕರ್ಮೊನ್‌) + ಕಲ್ಮ್‌) 

ಕರ್ಬೊಂಜಲಾಳೆ (ನಾ). ಕಬ್ಬಿಣದ ಸರಳು, ಸಲಾಕೆ: ಜತಿಯ 
ನಿಧನ ವಾರ್ತೆಯಂ ಳೇಳಲೊಡಂ ಕರ್ಬೊಂಜಲಾಕೆಯೆರಡುಂ ಕೊಡಂಕೆ 
ಗಳನಿರಿದಂತೆ (ಮರಾಚ. ೧೬೫-೨೭). 

[ಕರ್ಬೊನ್‌ (ಆ ಕರ್ವೊನ್‌) 4 ಸಲಾಕೆ (ಆ ಸಲಗೈ)] 

ಕರ್ಬೊಗರ್‌ (ನಾ). ಕಪ್ಪುಬಣ್ಣದ ಹೊಳಪು; ಕರಿಯ ಕಾಂತಿ: 
ಕಕ್ಷಪುಟಿಂ ಕರ್ಟೊಗರನುಗುಳೆ ವಕ್ಷಃಶ್ರೀ ನೆಲೆನೊಲೆಗೆ ತಿಲಕನಿಕ್ಕೆ 
(ಬಸರ. ೧೦-೯೯) ; ವಿಟ ಜನಮನಕ್ಕೆ ಮನಸಿಜನ ಕೂರಸಿಯೆ ಕರ್ಜೊಗ 
ರುರ್ಬಿದೆಂಬ ಶಂಳೆಯನುಂಟುಮಾಡಿಯುಂ (ಕುಸುಮಾ. ೪-೨೯ ವ); 
ಕುಸುಮಶರನ ಕೂರಸಿಯ ಕರ್ಬೊಗರ ಪುರ್ನಿಡೆಂಬ ಸಂಜಿಗಮನೊಂದಿಸಿ 
(ಶಾಂತೀಶ್ವ. ೧೪-೧೮ ವ). [೮ ಕರಿದು + ಫೊಗರ್‌] 

ಕರ್ಬೊಗೆ "ಕರ್ವೊಗೆ? ನೋ. 

ಕರ್ಬೊನ್‌ "ಕರ್ವೊನ್‌' ನೋ. 

ಕರ್ಬೊನ್ನಲ್‌ "ಕರ್ಬೊಂಗಲ್‌' ನೋ. 

ಕರ್ಬೊನ್ನು "ಕರ್ವೊನ್‌' ನೋ. 

ಕರ್ಮ (ಸಾ). ೧. ಕೆಲಸ; ಕಸುಬು; ಉದ್ಯೋಗ: ಸರ್ವಜ್ಞರೀರ್ವ 
ರಾಗಲ್ಕೆ ತನಗಾಗಿ ಕರ್ಮನವೆಸಗಿಹನೆ (ಸರ್ವಜ್ಞ. ೨೩) ; ದುಡಿಸುವುದೊಂದೇ 
ನಮ್ಮಯ ಕರ್ಮ (ಕಪಪ. ೩-೩೯). ೨. ದೇವರ ಅರ್ಚನೆ, ಯಜ್ಞ ೆ 
ಯಾಗ ಮೊದಲಾದ ಆಚರಣೆಗಳು : *ಯಜನಾದಿಗಳ್‌ ಕರ್ಮ 
ಮಕ್ಕು? (ಮಂಗರಾ. ೭೭-೧೨): ೩. ಸುಖದುಃಖಗಳಿಗೆ ಕಾರಣವಾದ 
ಪೂರ್ವಜನ್ಮದ ಕೃತ್ಯ: ಇಡೊಂದವಸ್ಥೆ ನಿಮಗೆನ್ನಯ ಕರ್ಮದಿನಾದುದು 
(ಪಂಪಭಾ. ೧೧-೪೯) ; ಕಾಲಕರ್ಮಗುಣಸ್ವಭಾವಗಳಾಲಯೆನು ತಾನಾಗಿ 
ಲಕುಮಾಲೋಲತತ್ತ ದ್ರೂ'ಹಫಾಮದಿ ಕರಸುತೊಳಗಿದ್ದು (ಹಸಾರ. 
೭-೨೦) ; ಕರ್ಮವೆಂಡರೆ ಸುಖದುಃಖಗಳಿಗೆ ಕಾರಣವಾದ ಪುಣ್ಮಪಾಪ 
ಗಳು (ಹಿಂದಸಾ. ೯೬). ೪, [ದ್ವೈತ] ಮೂಲವಾದ ಹತ್ತು ಪದಾರ್ಥ 

ಗಳಲ್ಲಿ ಒಂದು: ದ್ರವ್ಯ; ಗುಣ, ಕರ್ಮ... ಅಭಾವ ಎಂದು 
ಪದಾರ್ಥಗಳು ಹತ್ತು (ಹಿಂದಸಾ. ೨೭೫). ೫. [ವ್ಯಾಕ] ದ್ವಿಕೀಯಾ 
ವಿಭಕ್ತಿಯ ಅರ್ಥ: ಆವುದು ಮಾಡಲ್ಬೇಡಿದುದದು ಕಮ? ಂ; 
ಅದೇಯೊಳ್‌ ದ್ವಿತೀಯಾವಿಭಕ್ತಿ ವರ್ತಿಸುಗುಂ (ಶಮದ. ೧೨೬ಪ್ರಯೋ) ; 

 ಶರ್ಮನವೆಂದಕೆ ಕ್ರಿಯೆಗೆ ವಿಷಯವಾದದ್ದು (ಕೈಪಿಡಿ. ೫೪). ೬. [ಜ್ಯೋತಿ] 
ಕುಂಡಲಿಯ ಲ್ಲಿ ಲಗ್ನದಿಂದ ಹತ್ತನೆಯ ಸ್ಥಾನ: ಕರ್ಮ 
ದ್ವಿಚತುರ್ಥಮಂದಿರದೊಳಿಂದುಪ್ರೋದೈವಂ ಶೋಭನಂ. (ಜಾತತಿ. 
೧೦-೯). ೭. [ಗಣಿತ] ಆರು ಎಂಬ ಸಂಖ್ಯೆಯ ಸಂಕೇತ: 
“ಖರ ರಸ ರಿತು ಕರ್ಮಾಂಗೆಂ ... ಸಟ್ಟಿತ್ಯಯಂಗಳಾಆಲ ನಾಮಂ? 
(ವ್ಯವಹಾ. ೯-೬). [ಆ ಸಂ. ಕರುನ್‌] 

ಕರ್ಮಂದಿ (ನಾ). ಯತಿ; ಸಂನ್ಯಾಸಿ: *ಛಿಕ್ಷುಃ, ಪರಿವ್ರಾಟ್‌, 
ಕರ್ಮಂದೀ, ಪಾರಾಶರೀಿೀ, ಮಸ್ಕರೀ- ೫ ಸಂನ್ಯಾಸಿಯ ಹೆಸರುಗಳು” 


(ಸಿದ್ಧಾಂತಿ. ೧೯೬). [ಆ ಸಂ. ಕರ್ಮಂದಿನ್‌] 


45] ಕರ್ಮಕರ (ನಾ). ಕೆಲಸಗಾರ; ಸೇವಕ: ದಿನ(ಜ)ಕರ್ಮಕರ್‌ £ಕರ್ಮ 


ಕರರ್‌] ಬಟ್ಟೆಯಂ ಸಮಣಜಕಿ ಬಂದು (ಶಾಂತಿಫ ೧೦-೨೪ ವ). [ಸಂ.) 


ಕರ್ಮಕರಿ 


ಕರ್ಮಕರಿ (ನಾ). ಕೆಲಸದವಳು; ಸೇವಕಿ (8). [ಸಂ. ಕರ್ಮಕರಿಲ | 


ಕರ್ಮಕಾಂಡ (ನಾ). ೧. ಯಜ್ಞ ಯಾಗಾದಿಗಳ ಅನುಷ್ಠಾನಕ್ಕೆ 
ಸಂಬಂಧಿಸಿದ ವೇದಭಾಗ : ಕರ್ನುಕಾಂಡ ಯೋಗಂಗಳೆಲ್ಲವೂ ಭವದ | 
ತೆಕ್ಕೆಗೆ ಒಳಗು (ಅವಚಂ. ೨೬೫-೧೨೧೩); ವೇದ ಕರ್ಮಕಾಂಡ, | 


ಜ್ಹಾನಕಾಂಡನೆಂದು ಎರಡು ಭಾಗವುಳ್ಳದ್ದು. ಪೂರ್ವಭಾಗ ಕರ್ಮ! 


ಕಾಂಡ (ಓಂದಸಾ. ೧೮೬). ೨, [ಜೈನ] ಅಜೀವಕ್ಕೆ ಸಂಬಂಧಪಟ್ಟ 


ಸಿದ್ಧಾಂತ ಭಾಗ: ಗೊಮ್ಮಟಸಾರದಲ್ಲಿ ಕರ್ಮಕಾಂಡ, ಜೀವಕಾಂಡ | 
ಗಳೆಂಬ ಎರಡು ಭಾಗಗಳಿವೆ (ರೂ). ೩. (ಆಲಂ) ದುಷ್ಕರ್ಮ! 


ಅಥವಾ ದುರಾಚಾರದ ಪ್ರಕರಣ, --ಅಧ್ಯಾಯ : ವಿಧಾನಸಭೆ 
ಯಲ್ಲಿ ಶರಾವತಿ ಕರ್ಮಕಾಂಡವನ್ನು ಕುರಿತು ಬಿಸಿಬಿಸಿ ಚರ್ಚೆ (ರೂಢಿ). 
[ಕರ್ಮ 4+ ಕಾಂಡ) 

ಕರ್ಮಕಾಂಡಿ (ನಾ). ಕರ್ಮಕಾಂಡವನ್ನು ಅನುಸರಿಸುವವನು: 
ಕಟ್ಭಾಚಾರದಲ್ಲಿದ್ದು ನಾನು ಅನುಸರಿಸಿಕೊಂಡು ನಡೆವನ್ನಕ್ಕ ಕರ್ಮ 
ಕಾಂಡಿಯಲ್ಲ (ಬಸವ, ೮೮೮) ; ಕಾಯಡೊಳಗುಂಟಿಂದರೆ ಕರ್ಮಕಾಂಡಿ 
ಯಲ್ಲ ಜೀವದೊಳಗುಂಟಿಂದರೆ ನಾನಾ ಯೋನಿಯನನಲ್ಲ (ಮೋಳಿಮಾ. 
೩-೮); ನಾನು ನನ್ನದೆಂಬಹಂಕಾರಿಮಮಕಾರಗಳುಳ್ಳಾತನೇ ಕರ್ಮ 
ಕಾಂಡಿಯೆನಿಸುವವನು (ವಿವೇಕ. ೧೬). [ಲ ಸಂ. ಕರ್ಮಕಾಂಡಿನ್‌] 

ಕರ್ಮಕಾರ (ನಾ). ೧. ಕೆಲಸಗಾರ; ಸೇವಕ; ಕೊಲಿಯಾಳು. 
೨. ಕುಶಲತೆಯೆ ಕೆಲಸ ಮಾಡುವವನು. ೩. ಕಮ್ಮಾರ 
೪. ಯಂತ್ರದ ಕೆಲಸಮಾಡುವವನು. [ಸಂ.] 

ಕರ್ಮಕೌಶಲ (ನಾ). ಕೆಲಸಮಾಡುವುದರಲ್ಲಿ ನೈಪುಣ್ಯ: ಸತ್ಕಾ 
ನ್ವೇಷಣ, ಅನ್ವೇಷಣದ ಸಾಹಸ, ಸೌಂದರ್ಯಾನುಭವ, ಕರ್ಮಕೌಶಲ 
ಮತ್ತು ಆಂತಃಶಾಂತಿ ಇವು ಐದೂ ಉತ್ತಮ ಸಂಸ್ಕೃತಿಯ ಲಕ್ಷಣಗಳು 
(ಚಕ್ಸಾರ. ೯೯). [ಕರ್ಮ + ಕೌಶಲ] 

ಕರ್ಮಕ್ಷಪಣ (ನಾ). [ಜೈನ] ಒಂದು ವ್ರತ: ಸಕಲ ಶ್ರಾನಕವುತಂ 
ಗೆಳಂ ಕೈಕೊಂಡು ನೂಜುನಾಲ್ವತ್ತು ದಿವಸಂ ನೆಆಿವ ಕರ್ಮಕ್ಷಪಣಮೆಂಬ 
ನೋಂಪಿಯಂ ನೋಂತು (ಚಾವುಂಪು. ೧೯-೮). [ಕರ್ಮ - ಕ್ಷಪಣ] 

ಕರ್ಮಕ್ಷಮ (ನಾ). ಕೆಲಸಮಾಡುವ ಸಾಮರ್ಥ್ಯವುಳ್ಳಿವನು: 
“ಕೆರ್ಮಕ್ಷಮಃ, ಅಲಂಕರ್ಮಾಣಃ - ೨ ಅನಾಯಾಸವಾಗಿ ಕಾರ್ಯ 
ಮಾಡುವವನ ಹೆಸರು; ಕಾರ್ಯಸಮರ್ಥನು ? (ಸಿದ್ಧಾಂತಿ. ೨೮೧). 

[ಕರ್ಮ + ಕ್ಷಮ್ಮ]) 

ಕರ್ಮಕ್ಷಯ (ನಾ). ೧. ಪಾಸಪುಣ್ಯರೂಪವಾದ ಕರ್ಮಬಂಧವು 
ಕ್ಷಯಿಸುವುದು, --ನಾಶವಾಗುವುದು. ೨. [ಜೈನ] ಇರುವ 
ಕರ್ಮವನ್ನು ನಾಶಮಾಡುವುದು ಮತ್ತು ಬರುವ ಕರ್ಮವನ್ನು 
ತಡೆಗಟ್ಟುವುದು: ಪ್ರಾಯೋಪಗಮನದಿಂ ಸಂನ್ಕಸನಂ ಗೆಯ್ದು ಕರ್ಮ 
ಕ್ಷಯಂಗೆಯ್ದು ಮೋಕ್ಷಕ್ಕೆ ವೋದ (ವಡ್ಡಾರಾ. ೧-೧೦) ; ಉತ್ತಮ 
ದೀಕ್ಷಾವಿಧಿಯುಂ ಸಮಾಧಿಮರಣಂ ಕರ್ಮಕ್ಷಯಂ ಜೋಧಿಲಾಭಮ 
ಮೋಘಂ ಡೊರೆಕೊಳ್ಳುದಕ್ಕೆ ನುಗೆ (ಆದಿಪು. ೧೦-೫೯) ; ಕರ್ಮಕ್ಷಯಕ್ಕೆ 
ಪಲವು ಕಾರಣನೊಳನಾಗಿಯುಂ ಮು ಖ್ಶ್ಕಕಾ ರಣಂ ಸಮ್ಮಕ್ತ್ವಂ 
(ಚಾವುಂಪು. ೩-೬೦ ವ). [ಕರ್ಮ * ಕ್ಷಯ) 

ಕರ್ಮಗತಿ (ನಾ). ಕರ್ಮದ ಫಲ,--ಪರಿಣಾಮ : ಎನ್ನ ಕರ್ಮ 
ಗೆತಿಯಿಂ ಬಿನ್ನಪಂಗೆಯ್ಕಲ್ವೇಟ್ಯುಂ (ಶಾಂತಿಪು. ೩-೬೦ ವ). 

[ಕರ್ಮ ಗತಿ] 

ಕೆರ್ಮಗಾಲೂರ್‌ (ನಾ). ಒಂದು ಊರಿನ ಹೆಸರು : ಹವಿರಕ್ಷತ ಗನ್ಮ 
ಫುಸ್ಪಾದಿಗಳ್ಳಿ ಕರ್ಮ್ಮಗಾಲೂರಾ. ಪಡುವಣ... ಎಣ್ತು ಮತ್ತಲ್ಲಟಿ್‌ಿ 
(ಕಜ. 1, ೩-೧೮; 750). (2) 


೧೫೭೬ 


ಕರ್ಮೆಶಕೆ 


ಕರ್ಮಚಾಂಡಾಲ (ನಾ). ಹೀನಕಾರ್ಯಮಾಡುವವನು; ಭ್ರಷ್ಟ: 
ಹರಿಭಕುತಿಲೋಲುಪನೆನಿಸಿ ಶಂಕರನ ಬದ್ಧದ್ವೇಷಿಯಹ ಶಂಕರನ ಭಕ್ತಿ 
ಯೊಳಧಿಕವಾಗಿಯು ವೈಷ್ಠನರ ಮೇಲೆ ಎಜಕವಿಲ್ಲದ ಕರ್ಮಚಾಂಡಾಲರು 
ಗಳೆಪ್ಪತ್ತೈದುಕೋಟೀಯರು ನರಕದೊಳಗೋಲಾಡುತಿಹರು (ಕುವ್ಯಾಉ. 
೩-೧೧೮). [ಸಂ.3 

ಕರ್ಮಚಾಂಡಾಳೆ (ನಾ). ಹೀನ ಕಾರ್ಯೆಮಾಡುವವಳು; ಭ್ರಷ್ಟೆ: 
ಬಸುಜಕಲಪಿ ಪುತ್ರವಧೆಗೈದ ಸತಿಗೆ ದುರ್ಗಕಿಗೆ ಕರ್ಮಚಾಂಡಾಳೆಗೆ ರಕ್ತ 
ಸಿಗೆ ನೆಲೆಯಕ್ಕು ಮುಚ್ಚಿಸುನಸಿಪತ್ರವನಪ್ರವೇಶ 'ದುರ್ಗತಿಡುಃಖಂ 
(ಪಸಾರ. ೬೦೪-೧೦). [ಆ. ಸಂ. ಕರ್ಮಚಾಂಡಾಲೀ) 

10, ಕರ್ಮಚಾರ(ನಾ). ಕೆಲಸಗಾರ: ಸಿಬ ನಿಂದಿಯೆವನು: ನಮ್ಮ ಕರ್ಮ 
ಚಾರಿಗಳು ಈ ಮಾತನ್ನು Seatac ಒಳ್ಳಲಿಗರೊಡನೆ ನಡೆದು 
ಕೊಳ್ಳಬೇಕು (ಪ್ರೇಮಾಶ್ರ. ೨೫೯); ಕಾಯಸ್ಥರು "ಪಾರಸಿ ಭಾಷೆಯನ್ನು 
ಕಲಿತು ರಾಜ್ಯದ ಕಾರ್ಯಾಲಯಗಳಲ್ಲಿ ಕರ್ಮಚಾರಿಗಳಾಗಿ ಪ್ರವೇಶ 
ಮಾಡಿದರು (ಉರ್ಡುಪಾ. ೧೨). [< ಸೆ. ಕರ್ಮಚಾರಿನ್‌) 

15| ಕರ್ಮಜ (ನಾ). ೧. ಅಶ್ವತ್ಥ ವೃಕ್ಷ. ೨. ಆಲದಮಕೆ. '೩. ಕಲಿ 
- ಯುಗ. ೪. ಸ್ವರ್ಗ. My ಸರಕ. ೬. [ದ್ವೈತ] ಪುಣ್ಯ ಪ್ರಭಾವ 
ದಿಂದ ದೇವತು ಶ್ವವನ್ನು ಪಡೆದವನು: “ಪೂರ್ವದಲ್ಲಿ ರಾಜರಾಗಿದ್ದು 
ಕರ್ಮದಿಂದ ದೇವತ್ವವನ್ನು ಹೊಂದಿದೆವರೆು ಕರ್ಮಜರೆನಿಸುವರು? 
(ಹಸಾರ. ೨೧-೨೨ ಬೀಕು). ೩. ಕರ್ಮದ- ಫಲದಿಂದೆ ಉಂಟಾ 

20| ದುದು: ವ್ಯಾಧಿಯು ಕರ್ಮಜನೆಂದೂ, ದೋಸಷಜನೆಂದೂ, ಕೆರ್ಮ 
ದೋಸಷಜವೆಂದೂ, ಮೂರು ಪಿಧವಾಗಿರುವುದು (ಸಕೈ. ೨೩). 

ಸಂ.) 
ಕರ್ಮಜೀವಿ (ನಾ). (ಜ್ಞಾ ನಹೀನವಾದ) ಕರ್ಮಾಚರಣೆಯಿಂದ 
ಜೀವಿಸುವವನು.: ನಿನಗೆ ಸೂಜಿಯ ಮಾಡುವಲ್ಲಿ ನಾನು ಕರ್ಮಜೀವಿ 

25 ಸೀ ಪುಣ್ಮಜೀನಿ (ಮೋಳಿಮಾ:' ೩೬-೧೫೧) ; ಸರಸಮಯದೆನನಾದಡೂ 
ಆಗೆಲಿ ಶಿವಸಮಯದೆವನಾದಡೂ ಆಗಲಿ ಮರ್ಮಗೆಟ್ಟು ನುಡಿವ ಕರ್ಮ 
ಜೀವಿಗಳ ಬಾಯಲ್ಲಿ ಬಾಲ್ವುಳ ಸುರಿಯದೆ. ಮಾಣ್ಟುದೆ ಹೇಳಾ (ಅಖರಿಡೇ. 
೨೬೭-೬). [೭ ಸೆಂ. ಕರ್ಮಜೀವಿನ್‌] 

ಕರ್ಮಶೆ (ನಾ). ೧. ಕೆಲಸದಲ್ಲಿ ನಿಪುಣನಾದವನು : ನಿರ್ಭರಾಶಾ 
30| ಪಾಶಮೋಚನ ಕರ್ಮಕರ್ಮಕನು (ಬಸಪು. ೫೩-೩). ೨. ಧಾರ್ಮಿಕ 
ವ ವ್ರತನಿಯಮಗಳನ್ನು ಕಟ್ಟು ನಿಟ್ಟಾಗಿ ಪಾಲಿಸುವವನು: ಕರ್ಮಕನು 
ಯಾವಾಗೆಲೂ ಮಹಾತೀರ್ಥಗಳಲ್ಲಿ ಸಾ ್ನನಮಾಡಬೇಕಾದದ್ದು. ನಿಯಮ 
(ಕಛವಿ. ೧೯೧) ; ಸಾಯಣರು -ವಿದ್ವಾಂಸರೂ, ಸದಾಚಾರೆ -ಸಂಪನ್ನೆರೂ 

ಆದ ಕರ್ಮಕೆ ಬ್ರಾಹ್ಮಣರಾಗಿದ್ದರು (ರಾಜ್ಯೋದ. ೩೭); ಪೂರ್ವಪಂಕ್ತಿಗೆ 

35 ಹೇಳಬೇಕಾದರೂೂ ಕರ್ಮಕರಾದಪಂಕ್ತಿ ಪಾವನ ಬ್ರಾ ಹ್ಮ ಇರಿಗೇ ಹೇಳುತ್ತಿ 
ದ್ದರು ಅವರೆ (ವಂಶವೃ. ೪೨೯). ೩. ಧಾರ್ಮಿಕ ಕರ್ಮಗಳ ನಿರ್ದೇಶಕ 
(1). ೪. ಕರ್ಮಾಚರಣೆಯಲ್ಲಿ ಅತಿಯಾಗಿ ತೊಡಗಿರುವವನು; 
ಕರ್ಮಾಂಧ: ಕರ್ಮಕನ ಕರುಳೂ ಕರಗಿತು (ರೂಢ).  [ಸಂ.] 

ಕರ್ಮಕಠತನ (ನಾ). ಧರ್ಮಾಚರಣೆಯಲ್ಲಿ ಕಟ್ಟುಪಿಟ್ಟಾಗಿರುಪಿಕೆ ; 

“| ಕರ್ಮಶನಾಗಿರುವಿಕೆ: ಅಮೇರಿಕೆಗೆ ಹೋಗಲು, ಹಡಗವನ್ನೇರಿದ 
ಕೂಡಲೆ ಇವರ ಕರ್ಮರಠತನ ಸಡಿಲಾಗಹತ್ತಿತು (ಸೇನಾಹ. ೧೦೪). 

[ಕರ್ಮಠ -ತನ] 
ಕರ್ಮಶತಶೆ (ನಾ). - ಕರ್ಮಠತನ: ನಮ್ಮ ಸುಶಿಕ್ಸಿತ ಮೇಧಾವಿ 
ಗಳಲ್ಲಿಯೂ ಒಂದು ಕೃತಕ ಭಾವಿಕತೆ, ಅಪ್ರಾಮಾಣಿಕವಾದೆ ಧಾರ್ಮಿಕತೆ, 

45| ಹೊಸಮಾದರಿಯ ಕರ್ಮಕತೆ ತಲೆಯೆತ್ತಿದೆ (ವಿಚಾವಾ. ೨೭). 

(ಸೆಂ. ಕರ್ಮಕಠತಾ] 


ಕರ್ಮಡು 


೧೫೭೭ 


ಕರ್ಮಬಂಧನ 


ಕರ್ಮಡು, ಕಮ್ಮಡು (ನಾ). ೧. ಕಪ್ಪಾದ ಮಡು; (ಆಳವಾಗಿ) | ಕರ್ಮಧಾರಯ (ನಾ). [ವ್ಯಾಕ] ತತ್ಪುರುಷ ಸಮಾಸದಲ್ಲಿ ಒಂದು 


ಕಪ್ಪಾಗಿ ಕಾಣುವ ಮಡು: ತಮಾಲವನಂಗಳ ಮರ್ವು ಪರ್ನಿ 
ಕರ್ಮಡುಗಳೊಳೆಯ್ದೆ ಮಾರ್ತೊಳಗೆ (ಕಾದಂಪೂ. ೬೩೯); ಜಗುನೆಯ 
ಕರ್ಮಡು ನೆಲನಂ 
ಡುವಿನೊಳ್‌ ಕಾಳಿಯ ಮಹಾ ಸರ್ಪನಿರ್ಪಂ (ಜಗವಿ. ೩೧೭೯ ವ); 
ಕರಿದು ಮಡು, ಕರ್ಮಡು (ಶಬ್ದಾನು. ೩೩೪ ಪ್ರಯೋ). ಕಮ್ಮಡು: 
೧. ಗಿಡುಗಳೊಳು ಹೊಕ್ಕು ಮಲ್ಲಯ್ಯ ಮಲ್ಲಯ್ಯ ಕೆಮ್ಮಡುಗಳೊಳು 
ಹೊಕ್ಕು ಮಲ್ಲಯ್ಮ (ಸಿದ್ಧರಾ. ೨-೫೯); ಜಯನೃಪನಡರ್ದಿಭಮಂ 
ಕೆನ್ನಂ ಪಿಡಿದು ತೊಆಕಿಯ ಕಮ್ಮಡುನಿನ . ಕಡೆಗೆಳೆಯಿತ್ತು (ಜಯಕಾ. 
೧೦-೪೬) ; ನೆಗೆದ ಜಗುನೆಯ ಕಮ್ಮಡುವಿನೊಳಗೊಗೆದ ಹೊಂದಾವರೆ 
ಯದಕ್ಕೆಸಳುಗಳು ಸಾಸಿರೆವುಂಟು (ಸಾಳ್ವಭಾ. ೧೨-೪೧) ; ಬೀಳ್ವೆನೋ 
ಶೈಲಾಗ್ರದಿಂದೆ ಕರ್ಮಡುವಿನೊಳಗಾಳ್ವೆನೋ (ಜೈ ವಿಭಾ. ೧೩-೫೪). 
ಶಿ. ಕಾಳಿಂದಿ; ಯಮುನಾನದಿ. 
ಕಮ್ಮಡುವಿನಣ್ಣ - ಯಮುನೆಯ ಅಣ್ಣ; ಯಮಧರ್ಮ: 
ನಿತ್ಯ ಧರ್ಮಸುಶೀಲನಹ ಕಮ್ಮಡುವಿನಣ್ಣ ಸತ್ಕವಾನುನಿಗೆನಗೆ ಸತ್ಪುತ್ರ 
ಶತಕರಂ ಮರ್ತೃಲೋಕದೊಳೀವುದು (ಲಕ್ಷ್ಮಳಥಾ. ೩-೩೧-೩೪). 
[೬ ಕರಿದು * ಮಡ್ಕು] 
ಕರ್ಮಣಿ, "ಕರ್ವಣ್ಮಿ' ನೋ. 
ಕರ್ಮಣ್ಕೆ (ನಾ). ನಿಷ್ಕನಾದ ಕೆಲಸಗಾರ; ಒಳ್ಳೆಯ ಕಾರ್ಯ 
ಕರ್ತ; ಕರ್ಮವೀರ: “*ಕರ್ಮಣಿ[ಪಾಠಾಂ. ಠಂ] ಕರ್ಮಶೂರನೆನೆ 
ಬಲುಗೆಲಸಿಯಕ್ಕು” (ಮಂಗರಾ. ೭೦-೧೫). 
[೮ ಸಂ. ಕರ್ಮಣ್ಯ) 
ಕರ್ಮಣಿಪ್ರಯೋಗ (ನಾ). [ವ್ಯಾಕ] ಕರ್ಮರೂಪಾರ್ಥದ 
ಆಖ್ಯಾತ ಅಥವಾ ಕೃತ್ಛೃತ್ಯುಯವನ್ನುಳ್ಳ ಪ್ರಯೋಗ : ಕನ್ನಡದಲ್ಲಿ 
ಸಹಜವಾಗಿ ಕರ್ಮಣಿಪ್ರಯೊ ಗೆವಿಲ್ಲ (ಕೈನಿಡಿ. ೩೬೪); ಕರ್ತ 
ಯಾರೆಂಬುದು ಗೊತ್ತಿಲ್ಲದಿದ್ದಾಗೆ ಅಥವಾ ಕತರ೯ೃನಿಗೆ ಗಮನ 
ಕೊಡುವ ಉದ್ದೇಶನಿಲ್ಲದಿದ್ದಾಗ ಕ್ರಿಯಾಪದವು ಕರ್ಮಣಿಪ್ರಯೋಗ 
ದಲ್ಲಿರುವುದುಂಟು (ಮಧ್ಯ ಮ. ೧೭೯); ಧಾತುವಿನಮೇಲೆ ಆಖ್ಯಾತ 
ಪ್ರತ್ಮಯವು ... ಕರ್ಮಾರ್ಥದಲ್ಲಿ ಬಂದಾಗ ಕರ್ಮಣಿಪ್ರಯೋಗ 
(ಶಬ್ಮಾದ. ೬೬). "ಕರ್ತರಿಪ್ರಯೋಗ? ಪರಾ. [ಸಂ.] 
ಕರ್ಮಣ್ಯ (ನಾ). - ಕರ್ಮಣಿ. (ಸಂ. 
ಕರ್ಮಣ್ಕೆ (ನಾ). ಸಂಬಳ; ಕೂಲಿ (ಸೆಂ. ಕರ್ಮಣ್ಮಾ] 
ಕರ್ಮತ್ರಯ (ನಾ). ಮೂರು ಬಗೆಯ ಕರ್ಮಗಳು; ಸಂಚಿತ, 
ಪ್ರಾರಬ್ಧ, ಆಗಾಮಿ ಕರ್ಮ ಗಳು; ಮನೋವಾಕ್‌ಕಾಯ 
ಕರ್ಮಗಳು: ತಾಪತ್ರಯಂಗಳಿಗೆನ್ನನು ಒಳಗುಮಾಡುವ ಕರ್ಮತ್ರ 
ಯಂಗಳು ಕೆಟ್ಟಿಕೇಡ ನೋಡಾ (ಘನವ. ೪೩). 
[ಕರ್ಮ * ತ್ರಯ] 
ಕರ್ಮದಾನ (ನಾ). ಬೌದ್ಧ ವಿಹಾರದ ಮೇಲ್ವಿಚಾರಕ : ವಿಹಾರದ 
ವಹಿವಾಟು ನೋಡಿಕೊಳ್ಳುವ ಕೆರ್ಮದಾನನು (ಕರ್ಮ ಇ ಕೆಲಸವನ್ನು, 
ದಾನ ಇ ಕೊಡುವವನು, ಅಂದರೆ ಬೇರೆಯವರಿಗೆ ಕೆಲಸವನ್ನು ಹಚ್ಚು 
ವವನು) ಗಂಟಿ ಬಾರಿಸಿ ಸಂಜೆಗೆ ಸಕಾಲವನ್ನು ಸೂಚಿಸುತ್ತಾನೆ (ಪ್ರವಾಇ. 
1, ೨೯೧). [ಕರ್ಮ + ದಾನ] 
ಕರ್ಮದೋಷ (ನಾ). ೧. ಕೆಲಸದಲ್ಲಿರುವ ದೋಷ, ನ್ಯೂನತೆ. 
೨. ಪೂರ್ವಾರ್ಜಿತ ಕರ್ಮದ ದುಷ್ಪರಿಣಾಮ. ೩. (ಕರ್ಮ 
ದಿಂದುಂಟಾದ) ಪಾಪ. ೪. ಪಾಪದ ಕಾರ್ಯ ಕೆಡುಕಿನ ಕೆಲಸ. 
[ಕರ್ಮ + ದೋಷ) 


೬೬ ಪರ್ವಿದುದು (ಮಲ್ಳಿಪು. ೭-೨೧); ಈ ಕರ್ಮ! 


3 


30 


45 


ಬಗೆ; ಒಂದೇ ಆಶ್ರಯವನ್ನು ಬೋಧಿಸುವ ಎರಡು ಪದಗಳಿಂದ 
ಕೂಡಿದ ಸಮಾಸ: ಉತ್ತರ ಪದದರ್ಥಂ ಮೆಯ್ದೆತ್ತಿರೆ ತತ್ಪುರುಸಮಂತ 
ದೇಕಾಶ್ರಯಮಾಗುತ್ತುಮಿರೆ ಕರ್ಮಧಾರಯಂ (ಕಾವ್ಯಾವ. ೨೪೪); 
ಪರಪದೆದೊಳರ್ಥವರ್ತನಮಿರೆ ತತ್ಪುರುಷಂ ಸಮಂತದೇಕಾಶ್ರಯ 
ಮಾಗಿರೆ ಕರ್ಮಧಾರಯ ( ಶಮದ. ೧೬೪) ; ವಿಶೇಷಣವು ವಿಶೇಷ್ಮದೊಡನೆ 
ಕೂಡಿ ಆಗುವ ಸಮಾಸವು ಕರ್ಮಧಾರಯ (ಕೈಪಿಡಿ. ೨೧). [ಸಂ.] 
ಕರ್ಮಧಾರೆ (ನಾ). ಕಾರ್ಯಪರಂಪರೆ; ಕರ್ಮಗಳ ಸಾಲು: 
ಮೂರು ನಾಲ್ಕು ದಿನಗಳಲ್ಲಿಯೇ ಅವರ ಪುತ್ರಶೋಕ ಜೀವನದ 
ಅವಿಶ್ರಾಂತ ಕರ್ಮಧಾರೆಯಲ್ಲಿ ವಿಲೀನವಾಯಿತು ( ಶ್ರೇಮಾಶ್ರ. ೫೪). 
[ಕರ್ಮ *- ಧಾರೆ] 
ಕರ್ಮನಿರ್ಜರೆ (ನಾ). [ಜೈನ] ಇರುವ ಕರ್ಮವು ಕ್ಷಯಿಸುವುದು ; 
ಕರ್ಮನಾಶ:' ತಚ್ಚರಿತಮಂ ಕಾನ್ಶಂಗಳೊಳ್ಳೂಡೆ ಬಣ್ಣಿಸಿ ಪೇಟಾ ತನ 
ಕರ್ಮನಿರ್ಜರೆಯನಂತಿಂತುಂತೆನಲ್ಬರ್ಕುಮೇ (ಆದಿಪು. ೧-೩೭) ; 
ಮುನಿವೃಂದಾರಕೆನ ನೆ ಗಟಕ್ತೆ ಕರ್ಮನಿರ್ಜರೆಗಾರ್ಮಂ (ಪುಷ್ಪ ಪು. 
- ೧೩-೫೩). [ಕರ್ಮ + ನಿರ್ಜರೆ) 
ಕರ್ಮಪದ (ನಾ): [ವ್ಯಾಕ] ಕರ್ಮಕಾರಕವನ್ನು ಹೇಳುವ ಪದ: 
ಶ್ರಿಯಾಪದವು ಹೇಳುವ ಕೆಲಸಕ್ಕೆ ಯಾವುದು ವಿಷಯವೋ ಅದನ್ನು 
ಕರ್ಮಪದ ತಿಳಿಸುತ್ತದೆ (ಮಧ್ಯಮ. ೯). "ಕರ್ತೃಪದ, "ಕ್ರಿಯಾಪದ' 
ಪರಾ. [ಕರ್ಮ + ಪದ್ಮ) 
ಕರ್ಮಪರಿಸಾಕ (ನಾ). ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಗಳ 
ಫಲ, --ಪರಿಣಾಮ. "ಕರ್ಮವಿಪಾಕ' ಪರಾ. 
[ಕರ್ಮ + ಪರಿಪಾಕ] 
ಕರ್ಮಸಾಕೆ (ನಾ). - ಕರ್ಮಪರಿಪಾಕ : ಸ್ಥಾವರನಾಮ ಕರ್ಮ 
ಪಾಕಾಧೀನಂಗಳ್‌ ಸ್ಥಾವರೆಂಗಳ್‌ (ಆದಿಪು. ೧೦-೬೧ ನ) ; ಗೋಮುಖ 
ವ್ಯಾಘ್ರನೋಲ್‌ 'ಬಂದೆಯೆಮ್ಮೊಡಗೂಡಿ, ಪೂರ್ವಜನ್ಮದ ಪಾಪದಾ 
ಕರ್ಮನಾಕಂ ಬಪ್ಪವೋಲ್‌! (ಶ್ರೀರಾಮಾ. ೨೪೧-೩೫೮). 
[ಕರ್ಮ 4+ ಪಾಕ್ಕ] 
ಕರ್ಮಫಲ, ಕರ್ಮಫಳ (ನಾ)್‌ (ಪೂರ್ವಜನ್ಮದಲ್ಲಿ ಮಾಡಿದ) 
ಪಾಸಪುಣ್ಯಗಳ ಪರಿಣಾಮ: ಗುಣೆಯನಗುಣಿಯೊಡನಾಡಿದರೆ ಅಜೆ 
ಅತನ ಕರ್ಮಫಲ ನೋಡಾ. (ಬಸವ. ೮೫೯). ಕೆರ್ಮುಫೆಳೆ: ರಾಜಸಭೆ 
ಯೊಳ್‌' ನಿದ್ಮೋತ್ತ ಮರೆನಿಸಿ ಸುಖಮಿರಲ್ಪಡೆಯೆಮೆಂಬುದಿದು ಪೂರ್ವ 
ಜನ್ಮ ಕೃತ ಕರ್ಮಫಳೆಂ (ಸುಕುಮಾ, ೨-೩೪). [ಕರ್ಮ ಫಲ] 
ಕರ್ಮಫಳೆ "ಕರ್ಮಫಲ' ನೋ. 
ಕರ್ಮಬಂದಿ (ನಾ). “ತನ್ನ ಕರ್ಮಕ್ಕೆ ಕಟ್ಟುಬಿದ್ದವನು, ಎಂದರೆ 
ತನ್ನ ಸೃಷ್ಟಿಗೆ ಕಟ್ಟುಬಿದ್ದ ದೇವರು” (ಗ೪ಿಎಂ. ೧೬೭ ಟಪ್ಪಣಿ): 
ಈ ಲತೆಗೀ ಫಲಮನೊಂದಿಸಿದ ಸೃಷ್ಟಿಯ ಕರ್ಮಬಂದಿಗಿದೇನೊಪ್ಪದೆ? 
(ಗಿಳಿವಿಂ. ೧೦೫-೫೨). [ಆ ಸಂ. ಕರ್ಮಬಂಧಿನ್‌] 
ಕರ್ಮಬಂಧ (ನಾ). ಕರ್ಮದಿಂದ ಉಂಟಾಗುವ ಬಂಧನ: [ಸತ್‌] 
ಕರ್ಮಬಂಧಂ ಶುಭಮೆಂಬುದಕ್ಕುಂ (ಶಾಂತಿಪು ೧೨-೫ವ); 
ನೀನೀಗಳೆಮ್ಮಂ ಕಂಡ ದೂಸಜಟಂ ಕರ್ಮಬಂಧಂ ಶಿಥಿಲವಾದುದು 
(ಪಂರಾಮಾ. ೯-೧೫ ವ); ಯುತಯೋಗನೆನಿಪ ಜೀವಂ ಸತತಂ ದೃಢ 
ಕರ್ಮಬಂಧಡೊಳ್‌ ತಾಂ ತೊಡರ್ಗುಂ (ಚಂದ್ರಫು. ೭-೧೯). 
[ಕರ್ಮ ಬಂಧ] 
ಇರ್ಮಬಂಧನ (ನಾ). - ಕರ್ಮಬಂಧ : ತನಯರಿಲ್ಲದದಾವುಡೊ ಕರ್ಮ 
ಬಂಧನಂ (ಸುಕುಮಾ. ೯-೧೦೨). [ಕರ್ಮ-* ಬಂಧನ] 


ಕರ್ಮಭೂಮಿ 


ಕರ್ಮಭೂಮಿ (ನಾ). ೧. ಕರ್ಮಾನುಷ್ಠಾನಕ್ಕೆ ಅವಕಾಶವಿರುವ 
ಳ: ಭಾರತವು ದೇವತೆಗಳಿಗೂ ಕರ್ಮಭೂಮಿಯೆನಿಸಿಕೊಂಡಿದೆ 
(ಕಥಕ. ೩೬). ೨. [ಜೈನ] ಅವಸರ್ಪಿಣಿಕಾಲದ ಆರು ವಿಭಾಗಗಳಲ್ಲಿ 
ಐದು ಮತ್ತು ಆರನೆಯ ವಿಭಾಗಗಳಿಗೆ ಸಂಬಂಧಪಟ್ಟ ಭೂಮಿ; 
ಭರತ ಮತ್ತು ಐರಾವತ ಕ್ಷೇತ್ರಗಳೊಳಗಿನ ಆರ್ಯಖಂಡ: ಇದು 
ಕರ್ಮಭೂಮಿಯೆಂದಂ ಪೊದಟ್ಟು ತೋಟದುದು ಭೋಗಭೂಮಿಸ್ಥಿತಿ 
ಕುಂದಿದುದು (ಆದಿಪು. ೬-೬೩); ಈ: "ಆರುಕಾಲಗಳಲ್ಲಿ ಮೊದಲ 
ಮೂರನ್ನು ಭೋಗಭೂಮಿ ಗಳೆಂದೂ, ನಾಲ್ಯನೆಯದನ್ನು ಕರ್ಮಕ್ಷಯ ' 
ಭೂಮಿಂಯೆಂದೂ, ಐದು ಮತ್ತು ಆರನೆಯ ಕಾಲಗಳನ್ನು ಕರ್ಮಭೂಮಿ! 
ಗಳೆಂದೂ ಕರೆಯಲಾಗಿದೆ (ಭಾರದ. ೧೭೧)- : [ಕರ್ಮ *- ಭೂಮಿ] 
ಕರ್ಮನಮಾರ್ಗ (ನಾ). ೧. ಕೆಲಸದ ರೀತಿ; ವ್ರತಾಚರಣೆಯ 
ವಿಧಾನ. ೨. [(ತತ್ತ್ವಶಾ] ಪರಲೋಕ ಸಾಧನೆಯ ಮೂರು 
ಮಾರ್ಗಗಳಲ್ಲಿ ಒಂದು : ಎಲ್ಲ ಸಂಸ್ಕೃತಿಗಳೂ , . . ಅಧ್ಯಾತ್ಮಜ್ಞಾನ 
ದೆಡೆಗೇ ನಮ್ಮನ್ನು ಕರೆದುಕೊಂಡು ಹೋಗುತ್ತವೆ. ಅವುಗಳಲ್ಲಿ ಮುಖ್ಯ 
ವಾದುವು ಮೂರು. ಜ್ಞಾನಮಾರ್ಗ, ಭಕ್ತಿಮಾರ್ಗ, 
(ಧರ್ಮಸಾ, ೨೧). [ಕರ್ಮ + ಮಾರ್ಗ] 


'ಕರ್ಮಯೋಗ(ನಾ).[ತತ್ತ್ವಶಾ] ಫಲಾಸೇಕ್ಷೆಯಿಲ್ಲದೆ ಕರ್ಮವನ್ನು 


ಮಾಡುವುದು: ಕರ್ಮಯೋಗವೆಂದರೆ. . .ಯಥಾಶಕ್ತಿ ನಿತ್ಯ ನೈಮಿತ್ತಿಕ 
ಕರ್ಮಗಳನ್ನು ಫಲಸಂಗತ್ಕಾಗಪೂರ್ವಕವಾಗಿ, ಭಗವತ್ರೀತಿಗೋಸ್ಕರವೇ 


೧೫೭೮ 


5 


10 


ಕರ್ಮಮಾಗೆ ೯ |15 


ಕರ್ತವ್ಮವೆಂಬ' ಭಾವನೆಯಿಂದ ಆಲಸ್ಕವಿಲ್ಲದೆ ಪ್ರೀತಿಪೂರ್ವಕ ಮಾಡುತ್ತಿರು |20 


ವುದು/(ಹಿಂದಸಾ. ೨೫೭) ; ಕರ್ಮ ಕರ್ಮಯೊೋಗವಾಗಬೇಕಾದಕೆ ಅದು 

ಅನಾಸಕ್ತವಾಗಬೇಕು (ಧರ್ಮಸಾ. ೧೧೫). [ಕರ್ಮ*- ಯೋಗ] 
ಕರ್ಮಯೋಗಿ (ನಾ). ಕರ್ಮಯೋಗವನ್ನು ಆಚರಿಸುವವನು: 

೬ ದ್ಧ ರಾಮನು ವಿಶ್ವಪ್ರೇವಿಯೂ 'ಕರ್ಮಯೋಗಿಯೂ ಆಗಿದ್ದನು 


(ಕಸಾಚ. ೧೫೪೧) ; ಜಸ್ಲಿನಯೋಗಿಯಾದವನು' ಕರ್ಮಯೋಗಿಯೂ |25 


ಆಗಬೇಕು (ರೂಢಿ). [< ಸೆಂ. ಕರ್ಮಯೋಗಿನ್‌] 
ಕರ್ಮಯೋಗಿನಿ (ನಾ). ಕರ್ಮಯೋಗವನ್ನು ಆಚರಿಸುವವಳು : 

ಆಕೆಗೆ ಯಾವ ವೇದಾಂತವೂ ಗೊತ್ತಿಲ್ಲ... ಆದರೂ ಆಕೆ ಕರ್ಮ 

ಯೋಗಿನಿ, ಮಹಾ ತಪಸ್ವಿನಿ (ಬನಸಿ. ಆ). [ಸಂ. ಕರ್ಮಯೋಗಿನೀ] 


ಕರ್ಮರ,, ಕಮ್ಮರ್ಕ, ಕಮ್ಮಕೆ, (ನಾ). ಕಂಚಿನಿಂಬೆಯ ಮರ: |60 


ಬಾಟ್‌ಯ ಖರ್ಜೂರದ ಕಿತ್ತೀಟ[ಳೆ)ಯ ಕರ್ಮರದ ಮಾವಿನರನೇಣಲ 
ಕಂಚೀಟಕೆ[ಳೆ)ಯ . . . ಉದ್ಯಾನಂ (ಕಾವ್ಕಾವ. ೨೩೦). ಕಮ್ಮರೈೆ : 
*ಲಕುಚಃ, ಲಿಕುಚಃ, ಡುಹುಃ ಈ ೩ ನಿಂಬೆಯ ಮರ, ಕಮ್ಮರವೆಂದೂ 
ಎಂಬರು * (ನಾಚರಾ. ೧೦೮); ಬಾಟ್‌ಯ ಮಾನಿನ ಕಮ್ಮರದೀಳೆಯ 
ತನಿವಣ್ಗಳಿಂದಮರ್ಚಿಸಿದೆಂ 
ಬಾಟ್‌ಿಯ ಕ ಜೂ ೯ ರದ ಕಿಶ್ತೀಳೆಯ ಕಮ್ಮರೆದ ರೆಂಜಿಸಿಮ್ಮಾವಿನ 
(ಧರ್ಮಾಮೃ. ೧-೧೫೧) ; ಸಿರಿಸಂ ಕೆಂಮ್ಮರನೀಳೆ ಬಾಳೆ ವಕುಳಂ ದಾಳಿಂಬ 
. * -ಫನಸಾಂಬ್ರವತ್ತಿ (ಸೌಇಇ. 1x-, ೩೪೩-೪೦ ; 1236). ಕಮ್ಮೆ : 
ಕಮ್ಮ ಕೆ ನಿಂಬೆ ದಾಡಿಂಬೆ (ಕೃವಾಳ. ೨೨೪). [€ ಸಂ. ಕಮ್ರ?] 


ಭೂಪಾಳಂ (ಪ ರಾಮಾ ೧೨-೬);|35 


ಕರ್ಮಕ್ಕೆ, ಕಮ್ಮರ್ಕ, ಕಮ, ಕರಿಮರ (ನಾ). ಒಂದು ಜಾತಿಯ 4 


ಮರ: ನೋಡೆ ನಾಡೆಳೆವಳ್ಳಿಯಂ ಸಮಂತು ಕಾಡ ಕರ್ಮರನೊಳ್‌ 
ಪತ್ತು ಗುಡುವರೊಳರೇ (ರಾಮಾಶ್ವ. ೬೮-೪); ಕಿರಲ್‌ಬೋಗಿ, ಬೋವು 
ಮರ, ಹಿರಿಬೋಗಿ, ಕರ್ಮರ (ಮೈ ಗಿ. ೪೪-೮೭೩). ಕಮ್ಮರ,: ಹಾಲೆ 
ಹೊಂಗೇತಕಿ ವನಸಂಪಿಗೆ ಹಿಂತಾಲ ಹೆಮ್ಮರ ಕಮ್ಮರೆಗಳು (ಕಂನವಿ. 
೧೮-೩೬). ಕಮ್ರ್ಯ 


ಕರಿಮರದಿಂದ ಮಾಡಿದ ಮೇಜು (ರೂಢಿ). [ಆ ಕರಿದು * ಮರೈ] 


: ಕೆಮ್ರ, ಕಮ್ಮಠ (ಮೈಣಗಿ. ೪೨-೮೨೬). ಕರಿಮರೆ: |45 


ಕರ್ಮವ್ಯಭಿಚಾರಿಣಿ 


ಕರ್ಮರು "ಕಮ್ಮಅ' ನೋ: 
ಕರ್ಮಲ್ಲಿಗೆ (ನಾ). ಕರಿಯ ಮಲ್ಲಿಗೆ; ಕೆರಿಮಲ್ಲಿಗೆ: ಮೆಲ್ಲಜುಗಂಪ 
ನೆರೆದು ಕರ್ಮಲ್ಲಿಗೆ ಸಾಲ್ನಿಲ್ಲದೆ ಮೈಗಣ್ಣನ ಬನ[ಕ]ಡರ್ವೊಲ್‌ನಿಲಲಾ 
ಜಡಿ ವಿಚಕಿಲದಲರಿಂದೇಳ್ವುವು ಬಾನ್ಸೆ (ಉದ್ಭದೇ. ೨-೨೪). 
[ಆ ಕರಿದು ಮಲ್ಲಿಗೆ] 
ಕರ್ಮವರ್ಗನಣೆ (ನಾ). [ಜೈನ] ಕರ್ಮ ಪರಮಾಣುಗಳ ಸಮೂಹ, 
ಸ್ಕಂದ: ಅಣುಮಾತ್ರ ಪರಸಂಗ ಹೊದ್ದದೆ ಕರ್ಮವರ್ಗಣೆ ಬೇಜಕೆ 
ಹಂಸ ಜಬೇಜಕೆಂದು ತಣಿದು ತನ್ನೊಳು ನಿಂದು ನೋಡುತಿರ್ದನು (ಭರಚ. 
೭೭-೪೪); , ಅಂಟಾಗಿ ಬಿಜುಬಾಗಿ ಕರ್ಮವರ್ಗಣೆಯ ದೂಳುಂಟದು 
ಸಣ್ಣನೆನಿಪುದು (ಭರಡ. ೬೮-೩೪). [ಸೆಂ ಕರ್ಮವರ್ಗಣಾ] 
ಸರ್ಮವಲೆ (ನಾ). ಅರಿಸಿನ ಮುಂಡಿಗೆ ರೋಗ; ಕಾಮಾಲೆರೋಗ: 
*ಕರ್ಮವಲೆಯೆಂದೆನಲಬು ಕಾಮಾಲೆ? (ಮಂಗರಾ. ೧೧೪-೪).. 
[೮ ಸಂ. ಕಾಮಲಾ?) 
ಸರ್ಮವಶ(ನಾ). ಕರ್ಮಕ್ಕೆ ಅಧೀನವಾಡುದು; ಕರ್ಮಕ್ಕೆಅನುಗುಣ 
ವಾದದ್ದು: ಅದು ನಿಮ್ಮುಪೇಕ್ಷೆಯೆಂದಅಯೆನಿದೆನ್ನ ಕರ್ಮವಶ[ಪಾಠಾಂ. 
” ಫಲ]ಮೆಂದಜ್‌ಯೆಂ ನಿಮಗಿಂತು ಸಾವುಮೇತೆಣದಿನಕಾರಣಂ ನೆಜಕಯೆ 
ಸಂಭವಿಸಿರ್ದುದೊ ಕುಂಭಸಂಭವಾ (ಗದಾಯು. ೪-೪೯). [ಕರ್ಮ ವಶ] 
ಕರ್ಮವಾದೆ (ನಾ). ಎಲ್ಲವೂ ಪೂರ್ವಕರ್ಮಾನುಸಾರ ಸಂಭ 
ವಿಸುತ್ತದೆಂಬ' ವಾದ; ಕರ್ಮಮಾರ್ಗವನ್ನು ಎತ್ತಿಹಿಡಿಯುವ 
ವಾದ. "ಕರ್ಮವಾದಿ? ಪರಾ.  - [ಕರ್ಮ * ವಾದ್ಯ) 
ಕರ್ಮವಾದಿ (ನಾ). ಕರ್ಮಮಾರ್ಗವನ್ನು ಎತ್ತಿ ಹಿಡಿದು ವಾದಿಸು 
ವವನು; ಕರ್ಮಯೋಗವನ್ನು ಬೋಧಿಸುವವನು : ಶ್ರೀಶಂಕರಾ 
ಚಾರ್ಯರು ಪ್ರಚಂಡ ಬಾದಿ ಕಕರ್ಮವಾದಿಗಳಾಗಿದ್ದರು 
(ಧರ್ಮಸಾ. ೧೫೦). [೮ ಸೆಂ. ಕರ್ಮವಾದಿನ್‌] 
ಕರ್ಮನಿದೂರ (ನಾ). ಕರ್ಮಕ್ಕೆ ದೂರನಾದವನು; ಪಾಪ 
ರಹಿತನು: ಓನಿ ಕೆರ್ಮವಿದೂರ ನೀ ದುಃಖಾವಹಮನುಡುಗುಡುಗು 
(ಬಸಪು. ೩೦-೨೫). [ಕರ್ಮ + ವಿದೂರ] 
ಕರ್ಮವಿಷಾಕ (ನಾ). ಪೂರ್ವಾರ್ಜಿತ ಕರ್ಮದ ಫಲ: ಕರ್ಮ 
ನಿಷಾಕಮಾರ: ಬಗೆಗಂ ವೈಕಲ್ಯಮಂ ತಾರದೇ (ಪಂರಾಮಾ. ೯-೯೮). 
[ಕರ್ಮ *- ವಿಪಾಕ] 
ಕರ್ಮವಿಸಾಕಗಶಿ (ನಾ). ಕರ್ಮದ ಫಲವಾಗಿ ಬಂದೊದಗುವ 
ಸ್ಥಿತಿ: ತನ್ಮು ಕೆರ್ಮವಿಪಾಕಗತಿ ನೆಜಕಿ ತಮ್ಮನೇ ಕೆಡಿಸುವುದು (ಕುವ್ಕಾಸ. 
೧೪-೬೦). ೧ಿಕರ್ಮನಿಪಾಕ + ಗತಿ) 
ಕರ್ಮವಿರಹಿತ (ನಾ). ಕರ್ಮಡ ಕಬ್ಬಿನಿಂದ ಬಿಡುಗಡೆಯಾದವನು: 
ನಮ್ಮ ಕೂಡಲಸಂಗನ ಶರಣರು ಕರ್ಮವಿರಹಿತೆರು ಶರಣ ಸನ್ನಿಹಿತರು 
(ಬ ಸ ವ. ೫೭೭) ; ಕರ್ಮವಿರಹಿತನೆ ಕೇಳಿನ್ನ ದಾನಕ್ಕೆ ಸರಿಯಿಲ್ಲವೈ 
(ವೀಶೈಪು. ೪-೧-೨೭). [ಕರ್ಮ + ವಿರಹಿತ] 
ಕರ್ಮನೀಕಠ (ನಾ). ಕರ್ತವ್ಯ'ನಿರ್ವಹಿಸುವುದರಲ್ಲಿ ಸಾಹಸಿ; ಕಾರ್ಯ 
ನಿಷ್ಕ ; ಕಾರ್ಯತತ್ಪರ: ಕರ್ಮವೀರ ಟಾಖಾರವರ ಸಫಲಜೀವನಕ್ಕೆ 
ಇದಕ್ಕಿಂತ ಹೆಚ್ಚಿನ ಸ್ಮಾರಕ ಇನ್ನೇನು ಬೇಕು -(ಕಸಪು. ೬-೮೯); 
ನನ್ನಿಕಾರ, ಕರ್ಮವೀರೆ, ಇಂದು ಸಿನ್ನ ಭೇರಿ ಹೊಳಲ ಮುಂದೆ ಕೇಳಿ 
(ಮಾಂದಳಿ. ೩೯). [ಕರ್ಮ + ವೀರ] 
ಕರ್ಮವ್ಯಭಿಚಾರಿಣಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ನಂದಯಂತಿ ಕರ್ಮವ್ಮಭಿಚಾರಿಣಿ ಕ್‌ೌಶಿಕಿಯೆಂಬ-ಹತ್ತುರಾಗಂಗಳು 
ಮಧ್ಯಮಗ್ರಾಮದಿಂ ಫುಟ್ಟಿ ದವು (ವಿವೇಕ. ೨೩೩). 
(ಸೆಂ. ಕರ್ಮವ್ಯಭಿಚಾರಿಣೀ] 


‘01-2-9 


ಕೆರ್ಮಶಾಲೆ ೧೫೬೯ ಕರ್ಮಾಯತ್ತ 


ಕೆರ್ಮಶಾಲೆ (ನಾ). ಕೆಲಸಮಾಡುವ ಸ್ಥಳ; ಕಾರ್ಯಾಗಾರ;  |ಕರ್ಮಸ್ಥಾನ (ನಾ). ೧. ಕೆಲಸಮಾಡುವ ಸ್ಥಳ, --ಪ್ರದೇಶೆ. 


ಕಾರ್ಲ್ಬಾನೆ; ಕಮ್ಮಟ; “ಪಂಚಕಾರುಕರ ನನೆ ಕರ್ಮಶಾಲೆಯಕ್ಕು? ೨. [ಜ್ಯೋತಿ] ಕುಂಡಲಿಯಲ್ಲಿ ಲಗ್ನದಿಂದ ಹತ್ತ ನೆಯ ಸ್ಥಾನ: 
(ಮಂಗರಾ. ೫೮-೧೦). [ಕರ್ಮ + ಶಾಲೆ] 'ವಸುಧಾನಂದನ ಸೂರ್ನುಕೊಂದಿ ನಿಲೆ 'ಧರ್ಮಸ್ಥಾ ನಡೊಳ್‌' (ಜಾತತಿ. 
ಕೆರ್ಮಶಾಸ್ತ್ರ (ನಾ). ವ್ರತಾಚರಣೆಗಳ ವಿಧಿವಿಧಾನಗಳನ್ನು ತಿಳಿಸುವ ೨೧-೨೪). [ಕರ್ಮ --ಸ್ಥಾ ನ. 
ಅಧವಾ ಕ ಕರ್ಮಗಳನ್ನು ಬೋಧಿಸುವ ಶಾಸ್ತ್ರ: ಉಮೇಶನೊರ್ಬನೆ | ಕ ಕರ್ಮಸ್ಥಿತಿ (ನಾ). ಕರ್ಮದಿಂದ ಉಂಟಾದ ಸ್ಥಿತಿ, ಅವಸ್ಥೆ : 
ಎನುತ ಉಾಳುತ್ತಿ ರಲಧಮ ಧೀಮನಂದೇತಕೆ ಕರ್ನ ಶಾಸ್ತ್ರಂಗಳ ಬಲೆಗೆ ಮಸಿಯೆನೇಸುಕಾಲ ಬೆಳಗಿದರೆ ಬಿಳಿದಾಗಬಲ್ಲುದೆ ಕರ್ಮಿ ತಿ ಬೆನ್ನ 
ಸಿಕ್ಕಿ ಕುಮತಿಗಳು ನಾಯ್ವಾಲನುಂಡರೊ (ಬಸಪು. ೫೪-೨೯). ಬಿಡದು (ಬಸವ. ೩೮೨); ವಿಪರಿತದ ಗತಿ ಗಹನತರನೇ ವಿಪುಳ ಕರ್ಮ 
[ಕರ್ಮ + ಶಾಸ್ತ್ರ] ಸ್ಥಿತಿಯೆನುತ ತೂಗಿದನು ನಿಜಶಿರೆವ (ಕುವ್ಕಾಅ. ೪-೪೭). 
ಕರ್ಮಶೀಲ (ಗು). ಕಾರ್ಯವನ್ನು ನಿಸ್ಮೆಯಿಂದ ಹಾಗೂ ಸಮ | [ಕರ್ಮ * ಸ್ಥಿತಿ) 
ರ್ಪಕವಾಗಿ ನೆರವೇರಿಸಬಲ್ಲ; ಉಡ್ಯೋಗಿಯಾದ : ಅವನು ಶಾಂತ 19, ಕರ್ಮಾಂಗ (ನಾ). ೧. ಕಾರ್ಯದ ಒಂದು ಭಾಗ. ೨: ಶ್ರಾದ್ಧ 
ಚಿತ್ತದ ಸತತ - ಕರ್ಮಶೀಲ ಹುಡುಗನಾಗಿಯೇ ಇರುತ್ತಿದ್ದನು ಮೊದಲಾದ ಧಾರ್ಮಿಕ ಕಾರ್ಯದ ಅಂಗ, ಭಾಗ; ಕರ್ನೂಂಗೆ 
(ಬೆಂಜನ್‌. ೫೩). [ಸಂ.7 ಮಾಗಿರ್ದ ಹಿಂಡಮಂ ತೆಗೆದು ಮಡುವಿನೊಳೆ ಹಾಯ್ಕೆಂದೊಡೆ (ಜೈವಿಭಾ. 
ಕರ್ಮಶೂರ (ನಾ). - ಕರ್ಮವೀರ. [ಕರ್ಮ + ಶೂರ] ೧೦-೩೦). ೩, ಕಾರ್ಯರೂಪವಾದ ಅಂಶ, ಘಟಕ : ನಾಟ್ಯವು 
ಕರ್ಮಸಂನ್ಯಾಸ (ನಾ). - ಕರ್ಮಸನ್ಯಾಸ: ಕರ್ಮಸಂನ್ಮಾಸ... `ಒಂದು: ರಸಭೋಗವು. ಈ ರಸಭೋಗಕ್ಕಾಗಿ ಕೆಲವೊಂದು ಜ್ಞಾನಾಂಗ 
ಮಾನವನ ಪ್ರಗತಿಗೆ ಕಾರಣವಾಗಲಾರದು (ಕರ್ಣಾಟ: ೧೧). 18 ಗಳೂ ಕರ್ಮಾಂಗೆಗಳೂ ಸಿದ್ಧವಿರಬೇಕಾಗುವುವು (ಪ್ರಬಂಧ. ೩೮). '“ 
[ಕರ್ಮ *- ಸಂನ್ಯಾಸ] [ಕರ್ಮ + ಅಂಗ] 
ಕರ್ಮಸಂನ್ಯಾಸಿಕೆ (ನಾ). - ಕರ್ಮಸನ್ಯಾಸಿ. [ಸಂ.] ಕರ್ಮಾಂತರ (ನಾ). ೧. ಬೇರೆ ಕೆಲಸ; ಇತರ ಕೆಲಸ: ಮಾಟಕೂಟ 
ಕರ್ಮಸಚಿವ (ನಾ). ಕಾರ್ಯಾಧಿಕಾರಿ.; ಪ್ರತಿನಿಧಿಯಾಗಿ ಅಥವಾ ಪ್ರಾಸಾದಾನೇಕ ಕರ್ಮಾಂತರಕೆಂದು. ಆ ಕಲಿಗೆಜಕಿಯ ಕೆಳಗೆ ತುಂಬಿನ 
ನ್ಯಾಯದರ್ಶಿಯಾಗಿ ವಿಶೇಷವಾಗಿ ನೇಮಕಗೊಂಡ ಮನುಷ್ಯ. ಹೊರೆಯಲು.ಬಿಟ ಗರ್ಡೆ (ಸೌಇಇ. ೫X, ೭೬-೫೭ ; 1118). ೨. ಮೃತ 
"ನರ್ಮಸಚಿವ? ಪರಾ. [ಕರ್ಮ + ಸಚಿವ] 20|. ರಾದವರಿಗಾಗಿ ಮಾಡತಕ್ಕು ಅಪರಕ್ರಿಯೆ ;. ಉತ್ತರಕ್ರಿಯೆ: 
ಕರ್ಮಸನ್ಯಾಸ (ನಾ). ಕರ್ಮಗಳನ್ನು ಬಿಡುವಿಕೆ: ಕರ್ಮಸನ್ಮಾಸಕ್ಕಿಂತ ರಾಜಮಾತೆಯರೆ ಕರ್ಮಾಂತರಗಳು ಮುಗಿಯುತ್ತಿದ್ದಂತೆಯೆ ` ಭೀಷ್ಮರ 
ಕರ್ಮಯೋಗವು ಹೆಚ್ಚಿನದು (ಧರ್ಮಸಾ. ೧೦೬). (ಕರ್ಮ + ಸನ್ಮಾಸ] ಆರೋಗ್ಯ ಕೆಟ್ಟಿತು (ಶಾಂತಲಾ. ೧೮೮). [ಸಂ.] 
ಕರ್ಮಸನ್ಯಾಸಿ (ನಾ). `ಎಲ್ಲ ಕರ್ಮಗಳನ್ನು ಬಿಟ್ಟುಕೊಟ್ಟವನು; ಕರ್ಮಾಂತಿಕ (ನಾ). - ಕರ್ಮಾಂತಥ ೨: ಇವರಿಬ್ಬರ ಕರ್ಮಾಂತಿಕ 
ವಿರಕ್ತ : ಜೀವನದಲ್ಲಿ ಎಲ್ಲವನ್ನು ಹರಿದುಕೊಂಡು ಕರ್ಮಸನ್ಯಾಸಿಯಾಗ ಗಳನ್ನು ಶೀರಿಸುವ ನೇಳಿಗೆ,: ಸೋಮಪ್ಪನು ತನಗ ಸಾಹುಕಾರರಲ್ಲಿ 
ಬೇಕೆಂದು ನಿಶ್ಚಯಿಸುತ್ತಿರುವಾಗ ರೂಪಾ. ಸಂಬಂಧವನ್ನು ಪ್ರೆ ಪ ರೇಪಿಸಿ |25 ಸಾಲಗಾರನಾಗಿದ್ವನು £ತುಂಬಿಕೆೊ. ೫೦). [ಸಂ.] 
ದ್ಹಳು (ಜಯಂತ. ೨೯೩). [ಲ ಸೆಂ, ಕರ್ಮಸಂ್ಯಾಸಿನ್‌] ಕರ್ಮಾಂತ್ಯ (ನಾ). ' ಕೆಲಸದ ಕೊನೆ;' ಕಾರ್ಯದ ಮುಗಿತಾಯ'; 
ಕರ್ಮಸಾಕ್ಷಿ (ನಾ). ೧. ಎಲ್ಲ ಕಾರ್ಯಗಳನ್ನೂ ಕಾಣುವವನು. ಮುಂದೆ ಗುರುವನು ಬಂಧುಜನವನು ಹಿಂದೆ ಕರ್ಮಾಂತ್ಯದಲ್ಲಿ ಸೇವಕ 
೨. ಸೂರ್ಯ. ೩. ಪರಮಾತ್ಮ: ದೇಹಿವರ್ಗದ ಕೃತ. ಪಾಪ ವೃಂದವನು ಕೊಂಡಾಡುವುದು ಸಾಹಿತ್ಯಭಾವವಿದು (ಕುವ್ಯಾಉ. ೩-೬೬). 
ಪುಣ್ಮಫಲಮುಂ ಸಲೆ ತೂಗುವ ಕರ್ಮಸಾಕ್ಷಿಯಂ ಪದುಳದೆ ತೊಟ್ಟ [ಕರ್ಮ + ಅಂತ 
ಲೊಳ್‌' ಪಡಿಸಿ ತೂಗಿಡರ್‌ (ಜಗವಿ. ೩-೨೮) ; ಸಕಲ ಚೀನರ ಕರ್ಮ [10 | ಕರ್ಮಾಣು (ನಾ). [ಜೈಷ] ಜೀವನಿಗೆ ಅಂಟಿಕೊಳ್ಳುವ ಪುಣ್ಯ 
[ಪಾಕಾಂ. ರ್ಜ] ಸಾಕ್ಷಿಪ್ರಕರಚೈತನ್ಮಸ್ವರೂಪಾತ್ಮಕನು ನೀನಲ್ಲಿಲ್ಲ ಹುಸಿ ಅಥವಾ ಪಾಪರೂಪವಾದ ವುದ್ದಲದ ಪರಮಾಣು: ಜೀವರ 
ಯಲ್ಲೆಂದಳಿಂದುಮುಖಿ (ಕುವ್ಯಾಅ. ೨-೨೨). [£ ಸಂ. ಕರ್ಮಸಾಕ್ಷಿನ್‌'] ಕರ್ಮಾಧೀನವಾಗಿ ಸಹ: ಪುಣ್ಮರೂಪವಾಗಿಯೂ 
ಕರ್ಮಸಾದಾಖ್ಯ (ನಾ). [ವೀಕೈ) ಐದು ಸಾದಾಖ್ಯಗಳಲ್ಲಿ ಪಾಪರೂಪವಾಗಿಯೂ ಪರಿಣಮಿಸಿ... ಜೀವರೊಡನೆ ಸೇಂಕೊಳ್ಳು ತ್ತವೆ. 
ಒಂದು: ಕರ್ಮಸಾದಾಖ್ಯ ಸ್ವರೂಪವಾದ ಆಚಾರಲಿಂಗದಲ್ಲಿ ನಕಾರ ಆವು ಕರ್ವಾಣುಗಳೆಂದು ವೃವಹರಿಸಲ್ಪ ಡುವುವು : (ಹಿಂದಸಾ. ೮೨). 
ಮಂತ್ರಸ್ವರೂಪವಾದ ಘ್ರಾಣೇಂದ್ರಿಯ ಸಂಯೊೀಗವ ಮಾಡಬಲ್ಲಾತನೆ | [ಕರ್ಮ + ಅಣು] 
ಪ್ರಾಣಲಿಂಗಿ (ಅಖಂಡ. ೨೪೫-೯೮). [ಕರ್ಮ * ಸಾವಾಖ್ಯ) ಕರ್ಮಾಧಿಕಾರ (ನಾ). ಕೆಲಸಮಾಡುವ ಅರ್ಹತೆ ಅಥವಾ ವೈದಿಕ 
ಕರ್ಮಸಾಧಕ (ನಾ). ಕಾರ್ಯವನ್ನು ಸಾಧಿಸುವವನು, --ನೆರ ವ್ರತಾದಿಗಳನ್ನು ನಡೆಯಿಸುವ ಅಧಿಕಾರ. [ಕರ್ಮ 4 ಅಧಿಕಾರ] 
ವೇರಿಸುವವನು [ಕರ್ಮ + ಸಾಧಕ] ಕರ್ಮಾಧೀಶ (ನಾ). ಕರ್ಮಗಳ ಒಡೆಯ; ಕರ್ಮಗಳನ್ನು 
ಕರ್ಮಸಾನ (ನಾ). ಕುದುರೆಯ ಕಡಿವಾಣಕ್ಕೆ, ಸೇರಿಸಿದ ಮೊಳೆ: ನಿಯಮಿಸುವವನು : ಕರ್ಮಫಲಂಗಳಂ ಮಾಡಿಸುವ ಕರ್ಮಾಧೀಶ 


ಮೊಳೆಗಳು ಕರ್ಮಸಾನಮಕ್ಕುಂ ೨ (ಮಂಗರಾ. ೮೧-೧೩). [?]. 140 ನೀಶ್ವರನಸಮಕರ್ತನು (ಬಸಪು. ೫೪-೧೫). [ಕರ್ಮ * ಅಧೀಶ]. 
ಕರ್ಮಸಿದ್ಧ (ನಾ). ೧. ಷಃ ರ್ಮಸಿ ದ್ಧಿ ಯ ನ್ನು ಪಡೆದವನು. ಕರ್ಮಾನುಷ್ಠಾನ (ನಾ). ೧. ಕಾರ್ಯವನ್ನು ಮಾಡುವಿಕೆ. 
ಪಿ. ವೈದಿಕ ಕರ್ಮಗಳಲ್ಲಿ ಸಿದ್ಧಿ ಪಡೆದವನು : ದ್ರೋಣನನ್ನು ಕೊಲ್ಲ ೨. ವಿಶಿಷ್ಟ ಕರ್ಮಗಳನ್ನು ಆಚರಿಸುವಿಕೆ. 
ಬಲ್ಲ ಒಬ್ಬ ಮಗನನ್ನು ಪಡೆಯಬೇಕೆಂದು ಕರ್ಮಸಿದ್ಧರಾದ ಬ್ರಾಹ್ಮಣ [ಕರ್ಮ ಅನುಷ್ಠಾನ] 
ರನ್ನು ಹುಡುಕಿಕೊಂಡು ಹೊರಟನು (ವಚಭಾ. ೪೯). [ಕರ್ಮ * ಸಿದ್ಧ] ಸರ್ಮಾಯತ್ತ (ಗು). ಕರ್ಮಕ್ಕೆ. ಅಧೀನವಾದ; ಕರ್ಮವನ್ನು 
ಕರ್ಮಸಿದ್ಧಿ (ನಾ). ಕಾರ್ಯದಲ್ಲಿ ಜಯ ; ಕರ್ತವ್ಯದಲ್ಲಿ ಗೆಲುವು. | 4 ಅನುಸರಿಸಿದೆ ; ಕರ್ಮವಶವಾದ : ಪುರಾತನಕರ್ಮಾಯತ್ತಮಕಲ್ತೆ 
[ಕರ್ಮ - ಸಿದ್ಧಿ] ದೇಹಿಗಳೆಸಳಂ (ಪಂಠಾಮಾ. ೯-೯೬), [ಕರ್ಮ 4. ಆಯಕ] 
100 


2 


ಕರ್ಮಾರ ೧೪೪೮೦ 


ಕರ್ಮಾರ (ನಾ). ೧. ಕರ್ಮಕಾರ; ಯಂತ್ರದ ಕೆಲಸಮಾಡು 
ವವನು; ಶಿಲ್ಪಿ. ೨. ಕಬ್ಬಿಣದ ಕೆಲಸಮಾಡುವವನು ; ಕಮ್ಮಾರೆ: 
"ವಿಶ್ವಕರ್ಮ ' (ಪ್ರಜಾಪತಿ) ಮತ್ತು "ಕರ್ಮಾರ ' (ಬ್ರಹ್ಮಣಸ್ಪತಿ) ಇವರು 
ಒಂದು ಬಗೆಯವರಾಗಿ ತೋರುತ್ತಾರೆ (ಕರ್ಣಾಟ. ೧೬). ೩. ಬಿದಿರು. 
(ಸಂ. 
ಕೆರ್ಮಾರ್ಥ (ನಾ). [ವ್ಯಾಕ] ಕರ್ಮರೂಪವಾದ ಅರ್ಥ : ಧಾತುವಿನ 
ಮೇಲೆ ಆಖ್ಮಾತಪ್ರತ್ಯಯಗಳು ಕರ್ತ್ರರ್ಥದಲ್ಲಿಯೂ ಕರ್ಮಾರ್ಥ 
ದಲ್ಲಿಯೂ ಬರುತ್ತವೆ (ಕೈಪಿಡಿ. ೪೩). "ಕ್ರಿಯಾರ್ಥ' ಪರಾ. 
[ಕರ್ಮ + ಅರ್ಥ] 
ಕರ್ಮಾಲಯ (ನಾ). ಕೆಲಸಮಾಡುವ ಸ್ಥಳ; ಕಾರ್ಪಾನೆ; 
ಕಾರ್ಯಾಗಾರ: ಮೋಟರುಗಳನ್ನು ತಯಾರಿಸುವ ಕಾರ್ಹಾನೆ 
ಗಳೆಂದರೆ, ಅವುಗಳಿಗಿಂತ ಹೆಚ್ಚಿನ ವ್ಯವಸ್ಥೆ ಯಿರುವ ಕರ್ಮಾಲಯಗಳಿಲ್ಲ 
(ಬಾಲಪ್ರ. 1, ೪೧೨). [ಕರ್ಮ 4೬ ಆಲಯ] 
ಕರ್ಮಿ (ನಾ). ೧. ಕೆಲಸಮಾಡುವವನು ; ಕೆಲಸದಲ್ಲಿ ನಿರತನಾದ 
ವನು; ಕಾರ್ಮಿಕ. ೨. ಪ್ರಣ್ಯಪಾಪಗಳನ್ನುಂಟುಮಾಡುವ ಕೆಲಸ 
ಗಳನ್ನು ಮಾಡುವವನು: ಭವಭವದಲ್ಲಿ ಬಹ ಕರ್ಮಿಯ ನಾನೇನೆಂಬೆ 
(ಅವಡಂ. ೧೭೭-೭೯೪) ; ನರಕದಲ್ಲಿ ಬೀಳುವ - ಕರ್ಮಿಗಳಿಗೆ ಕೂಡಲ 
ಸಂಗನ ಶರಣರನುಭಾವ ನೆಲೆಗೊಳ್ಳದು (ಬಸವ. ೮೫೮) ; ಸುಖದುಃಖಕ್ಕೆ 
ಮಜುಗುವ ಕರ್ಮಿಗಳು ನಮಗೆಂತು ಸೇರುವುದುಚಿತಬೋಧೆಗಳು 
(ಕಾಶಿರಾ. ೨೩-೧೭). ೩. ದುಷ್ಕರ್ಮಿ; ಪಾಸಿಷ್ಯ : ಕೋಟಿಯನು 
ಕೊಟ್ಟರೂ ಕೂಟ ಕರ್ಮಿಯ ಹೊಲ್ಲ (ಸರ್ವಜ್ಞ. ೪೨೯). 
[೮ ಸಂ. ಕರ್ಮಿನ್‌] 
ಕರ್ಮಿಗೆ (ನಾ). ಕೆಲಸಗಾರ; ಕಾರ್ಮಿಕ: ಬಡಗಿ ಬೇಸಾಯಿ 
ಕೆರ್ಮಿಗರೇನು ಯೋಗಿಗಳೊ! ಮುಡುಪವರ ಮನಸೆಲ್ಲ ಕೈಯ ದುಡಿತಕ್ಕೆ 
(ಮಂಕುಕ. ೬೬೮). [ಕರ್ಮ * -ಇಗ) 
ಕರ್ಮಿಷ್ಠ (ನಾ). ೧. ಕಾರ್ಯನಿಷ್ಕ; ಬಹುಚಟುವಟಕೆಯುಳ್ಳವನು. 
೨. ಕರ್ಮದಲ್ಲಿಯೇ ನಿರತನಾದವನು: ಕಷ್ಟನಂ ಕಳನಂ ಸಕಳ 
ಕರ್ಮಿನ್ಮ[ನಾಕಾಂ. ಪ್ಟ)ನಂ ದುರ್ಮಲನಿಳಯನಂ, . . ದುಷ್ಟ ಮಾನಸನಂ 
(ಬಸಪು.೬೦-೫೫). [ಸಂ.) 
ಕರ್ಮಾನು (ನಾ). (ಕರಾ) ಒಣಗಿಸಿದ ಮಾನು. 
[< ಕರ್ಮಿ? ಮಾನು (ಎ ಮಾನ್ಕ್‌)) 
ಕರ್ನಾರ (ಗು). ೧. ಮಿಶ್ರವರ್ಣವುಳ್ಳ. (ನಾ). ೨. ಮಿಶ್ರವರ್ಣ. 
[ಸಂ.1 
ಕರ್ಮಾಸೆ (ನಾ). ಕರಿಯ ಮಾಸೆ; ಕಪ್ಪು ಮಾಸೆ: ಗಂಡಸ್ಥಲವನ್ನೆ 
ಕೊನರುವ ಕರ್ಮಾಸೆ ತೊಂಡೆವಣ್ಣುಟ ದೋರೆವಲ್ಲು (ಮೋಹತ. ೧೮-೬೩). 
[೮ ಕರಿದು * ಮಾಸ್‌] 
ಕರ್ಮುಗಿಲ್‌, ಕರ್ಮುಗಿಲು (ನಾ). ಕಪ್ಪು ಮೋಡ; ನೀಲಮೇಘ: 
ಪೊಳೆದಫುವು ಕಾರ ಕರ್ಮುಗಿಲೊಳಗೆಳಮಿಂಡುಗಳ್‌ (ಕಾದಂಉ. ೪೭೮). 
ಕರ್ಮುಗಿಲು : ಕಪ್ಪು ಹೆಸ್ಪಿನ ಕುರುಳ ಕರ್ಮುಗಿಲ ಬಸಿರಿಂದ 
ತೊಟ್ಟಿ ನೊಡೆಹೊಮ್ಮಿ, ಬಾನ ಈ ಕರೆಯಿಂದ ಆ ಕರೆಗೆ ಚಿಮ್ಮಿ 
ಒಡನಡಗುವುದೆ ತೇಜಂ (ಹೊಂಗಳು: ೧೭-೫). [ಲ ಕರಿದು 4 ಮುಗಿಲ್‌'] 
ಕರ್ಮೂಗಿಲು "ಕರ್ಮುಗಿಲ್‌? ನೋ. 
ಕರ್ಮೂಗು (ನಾ). ಕರಿಯ ಮೂಗು ; ಕಪ್ಪುಬಣ್ಣದ ಮೂಗು : 
ಆಗುಳಿಸುತ ಬಾಯ ಸನರಿಯೊಗ್ಗಿಸುತ ಕ [ಪಾಠಾಂ. ಕಾ]ರ್ಮೂಗಿಂದೆ 
ನೆಲನ ವಾಸನಿಸಿ ಮೇಘಾಳಿಯನಾರೈವ ಚತುಪ್ಪದಿ ವೇಗದಿ ನಡೆದು 
ವಾಕ್ಷಣದಿ (ಮೋಹತ, ೧೯-೧೩), [ಆ ಕರಿದು + ಮೂಗು] 


25 


43 


ಕರ್ವಣಿ 


ಕರ್ಮೇಂದ್ರಿಯ (ನಾ). ಕೆಲಸ ಮಾಡುವ ಅಥವಾ ಕರ್ಮಕ್ಕೆ 
ಕಾರಣವಾಗುವ ಇಂದ್ರಿಯ; ಕೈ, ಕಾಲು, ನಾಲಗೆ, ಜನನೇಂದ್ರಿಯ 
ಹಾಗೂ ಆಸನದ್ವಾರ: ವಾಕ್ಪಾಣಿ ಪಾದ ಪಾಯು ಗುಹ್ಮಂಗಳೆಂಬ 
ಕರ್ಮೇಂದ್ರಿಯಗಳ್ಳೆದರ್ಕೆಯುಂ ಮನ ತಾನೆ ಪ್ರಾಣಮಾದುದು 
(ಮನೊ «ವಿ. ೧-೧೪ ಟೀಕು); ಜ್ಞಾನೇಂದ್ರಿಯಂಗಳ ನೆನಹುಗೆಡಿಸಿ 
ಕರ್ಮೇಂದ್ರಿಯಂಗಳ ಕಾಲ ಮುಜಂದು (ಫನವ. ೫೫). 
[ಕರ್ಮ 4 ಇಂದ್ರಿಯ] 
ಕರ್ಮೋಡ (ನಾ). ಎ ಕರ್ಮುಗಿಲ್‌ : ಆಗ ಪೂರ್ವಾಕಾಶದಲ್ಲಿ ಒಂದು 
ದೊಡ್ಡ ಕರ್ಮೋಡ ಸೂರ್ಯಬಿಂಬವನ್ನು ಪೂರ್ತಿಯಾಗಿ ಮುಚ್ಚಿತು 
(ಆ. ಕರಿದು * ಮೋಡ] 
ಕರ್ರಗೆ (ಅ). ಕಪ್ಪಾಗಿ: ರಾಮನಾಗಲಿ ಸೀತೆಯೇ ಆಗಲಿ ಮುಖವನ್ನು 
ಎಂದೂ ಸೊಟ್ಟಗೆ ಮಾಡಿಕೊಂಡಿರಲಿಲ್ಲ. ಕರ್ರಗೆ ಮಾಡಿಕೊಂಡಿರಲಿಲ್ಲ 
(ವಾರಾಕೃ.೫೧); ಕಂಟದಿಂದ ಅಕ್ಷರಗಳನ್ನು ಕೊರೆದು ಅನಂತರ ಅವುಕರ್ರಗೆ 
ಕಾಣುವಂತೆ ಮಾಡುತ್ತಿದ್ದರು (ಕನ್ನಸಂ. ೪೫). [ಆ ಕರಿದು -ಅಗೈ) 
ಕರ್ರನೆ “ಕಣ್ಮನೆ' ನೋ. 
ಕರ್ರಿಮರ (ನಾ). ಒಂದು ಬಗೆಯ ಮರ: (ಮೈಔಗಿ. ೩೫-೬೮೪). [1] 
ಕರ್ಲಕ್ಕಿ, ಕರಿಲಕ್ಕಿ, ಕರಿಲೊಕ್ಳಿ (ನಾ). ಒಂದು ಬಗೆಯ ಸಸ್ಯ. 
ಕರಿಲಕ್ಕಿ : ಕರಿನೆಕ್ಳಿ, ಕರಿಲಕ್ಕ್ಯಿ, ನೆಚ್ಚುಕಡ್ಡಿ (ಮೈಣಗಿ. ೪೮-೯೫೪). 
ಕರಿಲೊಕ್ಕಿ: ಕಂಲೊಕ್ಕಿಯ ರೆಸ... ಇದಂ ಹದದಲ್ಲಿ ಕಾಸಿ (ವಿವೈವಿ. 
೭೨). [ಆ ಕರಿದು 4 ಲಕ್ಷ್ಮಿ] 
ಕರ್ಲು, "ಕಅಲು' ನೋ. 
ಕರ್ಲು "ಕರಲ್ಲು' ನೋ. 
ಕರ್ಲುಮಾಳ (ನಾ). ಕರಲುಭೂಮಿ ; ಕರಲು ಕಲ್ಲುಗಳ ಬಯಲು, 
ಮೈದಾನ: ತೆಂಕಲ್ಲಿನ ಮೂಡವತ್ತು ಕರ್ಲುಮಾಳದಲ್ಲಿ ಮೂಡ 
ಮುಖನೆ ೧ (ಎಳ. 111, ತಿರುಮ. ೬೩-೮೭೧ ; 1748). 
(ಕಲು್ಠ್ನ (ಆ ಕಜಲು) * ಮಾಳ್ಕ] 
ಕರ್ವಕ್ಕ (ನಾ). ಕೃಷ್ಣಪಕ್ಷ: ತಾಮಸದ ಕರ್ವಕೃದೊಳಂ (ಅಂಜಚ. 
೧-೭೬). [< ಕರಿದು + ಪಕ್ಕ) 
ಕರ್ವಟ (ನಾ). ಇನ್ನೂರರಿಂದ ನಾನೂರು ಹಳ್ಳಿಗಳ ನಾಡಿಗೆ ಕೇಂದ್ರ 
ವಾದ ಊರು; ವ್ಯಾಪಾರ ಕೇಂದ್ರವಾದ ಊರು. 
(ಸಂ. ಕವ೯ಟ್ಕ ಖರ್ವಟ] 
ಕರ್ವಟ್ಟೆ (ನಾ). ಕರಿಯ ಬಟ್ಟಿ; ಕಪ್ಪುವಸ್ತ್ರೆ: ನವಮುಕುರವನೊಳ 
ಗಿಟ್ಟಿ ಕರ್ವಟ್ಟಿಯ ಗವಸಣಿಗೆಯಿದೆಂಬಂತೆ-( ಶ್ರೀಪಾಲ. ೨-೯೬). 
[< ಕರಿದು ೬ ಬಟ್ಟಿ] 
ಕರ್ವಣಿ,, ಕರಿಮಣಿ, ಕರ್ಮಣಿ, (ನಾ). ೧. ಕಪ್ಪುಬಣ್ಣದ ಮಣಿ; 
ಇಂದ್ರನೀಲ. "ಕರ್ವಣಿವಚ್ಚ' ಪರಾ. ಕರಿಮಣಿ: ೨. ಮೇಣ, 
ಮಣ್ಣು ಮೊದಲಾದುವುಗಳಿಂದ ಮಾಡಿದ, ಹೆಂಗಸರು ಕೊರಳಲ್ಲಿ 
ಧರಿಸುವ ಕರಿಯ ಬಣ್ಣದ ಮಣಿ: ಕತ್ತಿಗೆ ಕರಿಮಣಿಸರವೊಂದು 
(ಕಾಮಾನೆ. ೧೧೦). ಕರ್ಮಣಿ: ೧. ಕರ್ಮಣಿಯ ಪಾಸರೆಯನ್ನೂ 
. ೬. ರಂಗುಮಾಣಿಕದ ಅಗಳ್ತೆಯನ್ನೂ, ನೀರಿನ ಧಾರೆಯನ್ನೂ ಕವಿಯು 
ವಿವರವಾಗಿ ವರ್ಣಿಸಿರುವನು (ಬಾಲಪ್ರ. 11, ೬೨೪). ಪಿ. ಕರ್ಮಣಿ 
ಸರದೊಳ್‌ ಚೆಂಬವಳಮಂ ಕೋದಂತಿರೆ (ರಾಮಾಶ್ವ. ೬-೧೫), 
[ಆ ಕರಿದು * ಮಣ್ಮಿ] 
ಕರ್ವಣ್ಶೆ (ನಾ). ಒಂದು ಬಗೆಯ ತೆರಿಗೆ ಸುಂಕ (?): ಊ([ರ]) 
ಮೇಲೆ ಕರ್ವ್ವಣಿವೃದ್ಧಿಯಲ್‌' ಮೂಲಸ್ಥಾನ ಕಲಿದೇವ ಶ್ವಾಮಿಗೆ 
ವಿಷ್ಣುದೇವರ್ಗ್ಸೆ (ಸೌಇಇ. 21-1೯೨-೩೨ ; 1054). [1] 


(ಶಾಂತಲಾ. ೨೭೦). 


ಕರ್ವಣಿನಚ್ಛ 
ts 


ಕರ್ನಣಿವಚ್ಚ (ನಾ). ಕಪ್ಪು ಮಣಿಯ ಆಭರಣ; ಇಂದ್ರನೀಲದ 

ಅಲಂಕಾರ: ಸಂದ ಕರ್ವಣಿವಚ್ಚಂ ಕವಿಯೊಳ್‌' (ಚಿಕವಿ. ೬-೧೧). 
[ಕರ್ವಣಿ, * ಪಚ್ಚ] 

ಕರ್ನಣ್ಣ, ಕರ್ಬಣ್ಣ (ನಾ). ಕರಿಯ ಬಣ್ಣ ; ಕಪ್ಪುಬಣ್ಣ: ಎಲ್ಲಾ 
ಬಣ್ಮ್ಣವೊಳಕೊಂಡ ಕರ್ವಣ್ಣದಂಗದಿಂದೆಲ್ಲ ಲಕ್ಷಣದಿಂದ (ವೀ ಕೈಪು 

ಕಂಗಾಣಿಸದೆ ಪಾರಿಯ ಪಟ್ಟಿ ಕರ್ವಣ್ಣ ಗೊಂಗಡಿ 
ಮುಸುಕಿಟ್ಟುಕೊಂಡು (ಮೋಹತ. ೧೮-೨೩). ಕೆರ್ಬಣ್ಣಿ: ರಮಣಿಯರು 
ಗಳ ಬಲ್ಮೊಲೆದೊಟ್ಟ ಕರ್ಬಣ್ಮ ತಮವೆಂದು ಹಿಡಿದೌಕಿದನು (ಮೋಹತ. 
೧೪-೫೫). [« ಕರಿದು * ಬಣ್ಣ) 

ಸರ್ವಸುರಿ, ಕಬ್ಬಸುರಿ, ಕರ್ಬಸುರಿ(ನಾ). ಒಂದು ಬಗೆಯ ಮರ; 
ಕರಿಬಸುರಿಮರ: ತತ ಆಗತ್ಯ ಕರ್ವ್ವಸುರಿಗೊಳ (ಇಆ. ೪11, ೩೦೨-೪೮; 
694). ಕಬ್ಬಸುರಿ: *ಪಕ್ಷಃ, ಜಟನ್‌, ಪಕ್ಕಟಿನ್‌ - ಈ 4 ಕಬ್ಬಸುರಿಯ 
ಮರ” (ನಾಟಕಾ. ೧೦೭). ಕರ್ಬಸುರಿ: "ಪರ್ಕಟ - ಕಲ್ಲತ್ತಿ, ಕರ್ಬಸುರಿ? 
(ಓಷಧಿ. ೯೧). [೮ ಕರಿದು * ಬಸುರಿ (ಆ ಬಸರಿ)] 

ಕರ್ವಾಳೆ (ನಾ). ಕರಿಯ ಬಾಳದ ಬೇರು, --ಲಾಮಂಚ (?): 
ಹಲಸಂದೆ, ಪರ್ಪಾಟಕ, ಕರ್ವಾಳ, ಕಳವಿಗೆಬೇರು. .. ಇವುಗಳನ್ನು 
ಕಷಾಯ ಕಾಯಿಸಿ ಜೇನುತುಪ್ಪವೆರಸಿ ಕುಡಿಯಲು ಪಿತ್ತಜ್ವರ ಪರಿಹಾರ 
ವಾಗುವುದು (ಸಕವೈ. ೭೯). [< ಕರ್ಬಾಳ?) 

ಕರ್ನಾಳೆ, ಕಬ್ಬಾಳೆ, ಕರಬಾಳೆ, ಕರಿಬಾಳೆ (ನಾ). ಬಾಳೆಯಲ್ಲಿ ಒಂದು 
ಜಾತಿ; ಕಪ್ಪುಬಾಳೆ: ಕರ್ವಾಳೆಯ ಕಂಬವೊ ತೊಡೆಯೋ (ನೇಮಿಸಂ. 
೧೨-೨೨); ಕರ್ವಾಳೆಯನೇಳಿಪ ನುಣ್ಣೊಡೆ (ಜ ಯ ಕಾ. ೨-೨೧). 
ಕಬ್ಬಾಳೆ: ಉರಿವ ಕಬ್ಬಾಳೆಯ ಪೊರೆವ ನಾಮಾಂಕಿತ ವರವೃಕ್ಷ 
(ಮೋಹತ: ೭-೬) ; ಎಸೆನಾ ದೇವಾಳೆ ಕಬ್ಬಾಳೆ ಹಸುರುಗುಂದದ ಪಚ್ಚೆ 
ನಾಡವು ಮಧುರಂಗ ಪಸರಿಸಿ ಮೆಜಕಿದುವರ್ಶಿಯಲ್ಲಿ (ಕಂನವಿ.೫-೮೭). 
ಕರಣಾಳೆ : ನೋಡು ಸುನಿ, ಹತ್ತು ಕರಬಾಳೆ ಹಣ್ಣುಗಳನ್ನು ತಂದು 
ಕೊಡು (ಕಾವೇರಿ. ೧೯೨). ಕರಿಬಾಳೆ : ಬಾಳೆಯ ಕುಲದಲ್ಲಿ ಗುಜರಾಧಿ 
ರಸಬಾಳೆ ಸುಗಂಧಿ ಕರಿಬಾಳೆ (ಕೃಪಿಪ್ರ. ೧೫೬). 

[೮ ಕರಿದು + ಬಾಳ್ಗೆ (ಆ ಬಾಜಕೆ). / ತಮಿ. ಕರುವಾಲಕ್ಕಿ ] 

ಕರ್ನಿಲ್‌ "ಕರ್ವುವಿಲ್‌? ನೋ. 

ಕರ್ನಿಲ್ಲ "ಕರ್ವುವಿಲ್ಲ' ನೋ. 

ಕರ್ನಿಲ್ಲು "ಕರ್ವುವಿಲ್‌? ನೋ. 

ಕರ್ನಿಲ್ಲುಗಾಅ, ಕಬ್ಬುವಿಲುಗಾಅ (ನಾ). ಕಬ್ಬನ್ನೇ ಬಿಲ್ಲು 
ಮಾಡಿಕೊಂಡವನು; ಕಾಮ; ಮನ್ಮಥ: ಗಾಜಾಹ ಶಂಬರಾಸುರೆ 
ನೆಂದು ಕರ್ನಿಲ್ಲುಗಾಜನ ಕೊಂಡಾಡಿದಳು (ಮೋಹತ. ೧೧-೭೭). 
ಕಬ್ಬುನಿಲುಗಾಜಿ: ನನೆಗಣೆಯನೊಲಿದರ್ಚಿಸುವ ಮೋಹನದ 
ಸಿರಿಯೊ ಕಬ್ಬುವಿಲುಗಾಜನೆ ನಲವಿನಾರಾಧಿಸುವ ಮಂತ್ರಾಧಿ ದೇವತೆಯೊ 
(ಸಾಳ್ವಭಾ. ` ೨-೨೫). 

[ಕರ್ವಿಲ್ಲು (೮ ಕರ್ವುವಿಲ್‌) + -ಕಾಜ] 

ಕರ್ವೆ, ಕಬ್ಬು, ಕರ್ಬು, ಖರ್ವ (ನಾ). ಇಕ್ಷುದಂಡೆ; ರಸಾಲ: 
6 ಕರ್ನೆನಲಿಕ್ಷು * (ಕರ್ಣಾನಿ. ೫೭) ; ಮೊದಲೊಳ್‌ ಸಮಾಸಪದಮುಮ 
ನೊದವಿಸಿ ಪೇಟ್ಟಿದಆ ತುದಿಯೊಳಸಮಾಸಪದಾಸ್ಪದಮಾಗಿ ನಿಜಾಸೆ 
ಕರ್ನಿ [ಪಾಕಾಂ. ಬ್ಬಿ)]ನ ತುದಿಯಂತಿರೆ ವಿರಸಮಕ್ಕುಂ (ಕವಿರಾ. ೨-೮೬) ; 
ಒರ್ವಳ್‌' ಕರ್ವಿನ ಬಿಲ್ಲ ತಿರುವಿಂ ಬರ್ದುಂಕಿ ಬರ್ಪಲರೆಂಬು ಬರ್ಪಂತೆ 
ಬಂದು (ಪಂಪಭಾ. ೪-೩೭ ವ); ಕರ್ನಿನ ಮಡಲಂತೆ ಕವಲ್ಲುರ್ಪಿದ 
ಕೆಯ್ವೊಲಗಳೆಸೆಗುಂ (ಕಾವ್ಯಾವ. ೨೦೭) ; ಉಭಯಪಕ್ಷದೊಳ್ತೀವಿ ಕರ್ನಿನ 
ತೋಂಟ ಪೂದೋೋಂಟಗಳ್‌ ಮೆಲಕಿದುವು (ಪದ್ಮರಾ. ೪-೧೮). 


೬-೫-೧೬) ; 


೧೫೮೧ 


25 


೨0 


83 


40 


45 


ಕರ್ವುವಿಲ್‌ 
ಕಬ್ಬು : ಇಕ್ಷುಯಂತ್ರಗಳೊಳ್‌ ಕಬ್ಬಂ ಹಿಜಕಿವಂತೆ ಪಿಚಿವರುಂ (ಆದಿಪ. 
೫-೮೫ ವ); ಕಬ್ಬು ಮೊದಲಿಂದಂ ಕಡೆವರಮಿನಿದಂತೆ ಕೆಲಂಬರಾದ್ಕಂತ 


ಮೊಳ್ಳಿ ದರ್‌ (ಧರ್ಮಾಮೃ. ೭-೨೪೧) ; ಸಂದುಸಂದನು ಕಡಿದು ಕಬ್ಬನು 
ತಂದು ಗಾಣದೆಲಿಳ್ಳಿ ಆರೆದಡೆ ಬೆಂದು ಪಾಕ ಗೂಳ ಸಕ್ಕರೆಯಾಗಿ ನೊಂದೆ 
ನೆಂದು ಸವಿಯ ಬಿಟ್ಟತ್ತೆ (ಮಹಾದೇ. ೫೮); ಐರಾವತಕೆ ಕಬ್ಬಿ 
ನಲಿಅಿದರಂಚಿಕೆಯುಂಟಿ (ಕುವ್ಯಾದ್ರೋ. ೫-೫೫) ; ಕಬ್ಬಿನಂತಿರಬೇಕು 
ಬಿದಿರಂತೆ ರಚಿಸಲೇಕಬ್ಬ ಹೇಳಿಲೆ ಸರಸ್ವತಿಯೆ (ಭರಚ. ೧-೬). 
ಕರ್ಬು: ವೈನಾಕನೆಂಬೊನಾತನೊಂದು ದಿವಸಂ ಕರ್ಜಿನ ಕೆಯ್ಯ 
ನುಟಕ್ಟೊಂ (ವಡ್ಡಾ ರಾ. ೧೮-೪); ಕರ್ಬಿನ ಬಿಲ್ಲ ಕೊಂಕಿನಂತೆ 
ಕೊಂಕಿಯುಂ.,.. ಪುರ್ಫುಗಳ್‌ (ಸಂಪಭಾ. ೨-೩೯ ವ); ಬೆಳಸಂ 
ಪೇಳ್ವಡೆ ಕರ್ಬುಂ ಕಳವೆಯುಮೆಲೆಯಡಕೆ' ತೆಂಗು ಮಾಉ ಫಲಂ 
(ಎಕ. ೪111, ಸಾಗರ. ೧೦೯-೪೭; 1047); ಕರ್ಬಿನ ಕೊ €ಲ್ಲಳ್‌ 
ಬಿಡಡೊಂದನೊಂದೊರಸೆ ಪರ್ವಾಘಾತದಿಂದುರ್ಬಿ ಬೋಕೆನೆ ಪಾಯ್ದರ್ಪ 
ರಸಪ್ರವಾಹಚಯ ೦0 (ಜಗವಿ. ೨-೯); ನೆಲ್ಗುಂ ಕೌಂಗಿಮ್ಮಾವುಂ 
ಮಲ್ಲಿಗೆಯುಂ ಬೆಳೆವುವಲ್ಲಿ (ಕರ್ಬಿನ ರಸದಿಂ) (ಶಮದ. ಮ. ೭೯ ವೃತ್ತಿ). 
ಖರ್ವ್ರು : ಅನಿಮಿಸರ್ಗೀಯಲೆಂದಿನಿದನಿಂಬಿಟ್ಟು ಭೂವನಿತೆಯ ಕೈಯಲ್ಲಿ 
ಕೊಟ್ಟು ಘನಹರುಷದೊಳಟ್ಟ ದನು ನಾಗರೆಜಕಿಯೆನೆಂಬಿನ ಖರ್ಪು 
[ಪಾಳಾಂ. ರ್ವ] ವಾಟಿಯೊಪ್ಪಿದವು (ಭೈರವೇ. ೧-೬೯). 
[ದೇ. ॥ ತಮಿ. ಕರುಮ್ಬು ; ಮಲ. ಕರಿಮ್ಬು ; ತುಳು. ಕರ್ಮು] 
ಕರು (ನಾ). ದೊಂಬಿ; ದಂಗೆ: ಬೆಣ್ಣಗೂರ ಕರ್ವ್ವವೆ ಬಾಣಸಾಮಿ 
ಮಗನ್‌ ಪುಣಿ ಕಾಮನ್‌ ನೂಟಂ ಮಾನಸ ಒಡಪೋಗುತಿರೆ ಅಣದಿ 
ಯೊಳ್‌ ಸತ್ತನ್‌ (ಎಕ. ೫, ಬೌರಿಂಗ್‌. ೪೫-೫; ಸು. 8801). 
(ಡೀ. ॥ ತಮಿ. ಕೆರುವಿ] 
ಕೆರ್ವುಗೋಲ್‌ (ನಾ). ಕಬ್ಬಿನ ಕೋಲು ; ಕಬ್ಬಿನ ಜಲ್ಲೆ, --ಗಣೆ: 
ಮಿಳಿರ್ವ ಮಿಡಿಯ ಗಿಳಿಯ ನುಡಿಯ ಪರಿವ ಕಾಲ ಕರ್ವೆಗೋಲ ಚೆಲ್ವ 
ನಾಂತು ತೋರ್ಪ ಬನದ ನಡುವೆ (ಕಬ್ಬಿಕಾ. '೩೪೩). 
[ಕರ್ವು * ಕೋಲ್ಡ್‌) 
ಕರ್ವುಹೋಂಟಿ, ಕಬ್ಬುದೋಂಟ, ಕರ್ಬುದೋಂಟ, ಕರ್ವಜೋಟ 
(ನಾ). ಕಬ್ಬಿ ನ ತೋಟ: ಈ ಕೆಂದಳಿರ ತುಬುಗಲೀಯಂಚೆಯಾ ಕರ್ವ 
ದೋಂಟಂ (ಟ್ಟ ಕಾ. ೧೧೬). ಕಬ್ಬುದೋಂಟಿ: ಒಗುವ ಚಿಂದೆಂಗಿನೆಳೆ 
ನೀರ್ಗಳಿಂ ... ದಾಡಿಮದ ಫ ಕ ರಸದಿಂದ ಕಬ್ಬುದೋಂಟ ಮಿಗೆ 
ಬೆಳೆದು (ಸಾಂದಪು. ೫-೯೩). ಕರ್ಬುದೋಂಟ : ಕುಜ್‌ಯ ಹಿಂಡಂ 
ತೋಳಂ ಪೊಕ್ಳಂತೆಯುಂ ಕರ್ಬ್ಬುದೋಂಟವನಾನೆ ಫೊಕ್ಕಂತೆಯುಂ 
. ಕುತ್ತಿ ನೂಂಕುತ್ತ ಬಪ್ಪಾಗಳು (ಎಕ. ೪111, ಸೊರಬ. ೧೭೫-೧೦ ; 
1156) ; ಕದಳೀಫಳದೆ ರಸದ ಪರಿಕಾಲ್ಗಳಿಂ ದೇವ ಮುದದಿಂದೆ ಕರ್ಬು 
ದೋಂಟಂ ಚೆಳೆದವೆಲೆ ದೇವ (ನಂಬಿರ. ೯-೨೨); ಗಿರಿದುರ್ಗಂ ಶಿಆಕಲ್‌ 
ಸಮಗ್ರ ವನದುರ್ಗಂ ಕರ್ಬುದೋಂಟಂ ಜಲೋದರ ದುರ್ಗಂ ಕಡುನಿಂದ 
ಮಾಂಟಿ ಮೊಗೆವಂತಾಪೋತನಂ (ಸೂಕ್ತಿಸು. ೧-೨೩). ಕರ್ಭುದೋಟ: 
ಶಾಲಿಯ ಗದ್ದೆ ಕರ್ವದೋಟ ನಾನಾಪುಷ್ಪ ಜಾಲದ ಕನದನ್ನಸತ್ರದಾಲ 
ಯದಾ ಮೋಹದಗೃಹವೆಸೆವುವು (ಕಂನವಿ. ೨-೧೨). [ಕರ್ವು, ತೋಂಟ] 
ಕರ್ವುದೋಟಿ "ಕರ್ವದೋಂಟ' ನೋ. 
ಕರ್ಪುನಿಲ್‌, ಕಬ್ಬುವಿಲ್‌, 'ಕಬ್ಬುವಿಲು, ಕಬ್ಬುವಿಲ್ಲು, ಕರ್ಬುವಿಲ್‌, 
ಕರ್ವಿಲ್‌, ಕರ್ವಿಲ್ಲು, ಕರ್ಪನಿಲ್ಲು (ನಾ). 'ಕಬ್ಬಿ ನ ಬಿಲ್ಲು; 
ಇಕ್ಸು-ಚಾಪ; ಮನ್ಮಥನ ಬಿಲ್ಲು : ಕರ್ವುವಿಲ್ಲದೇಂ "ಇಡೆ: ಕಂತು 
ಮಾಡಿದೆನೊ ತೋಮುರದುಪ್ಪರವಟ್ಟದೊಪ್ಪವಂಂ (ವರ್ಧಪು. ೨-೬); 
ಪುವೀನ ಕೊರ್ವು ಕರ್ಪುವಿಲ್ಲಂ ಕೀಳ್ಮಾಡೆ (ಗಿ೦ ಕ. ೨-೧೦೫ ವ); 


ಕರ್ವುವಿಲ್ಲ 


ಇದರೆ ತಕ್ಕುಪಂ ಮಾಲ್ಟ್‌ನೆಂದು ಕರ್ವವಿಲ್ಲೆ ಕೈಯಂ ನೀಡೆ 
(ಕಬ್ಬಿಕಾ. ೨೨೮), ಕೆಬ್ಬುವಿಲ್‌ : ಕಬ್ಬುವಿಲ್‌ ತುಂಬಿವೆದೆ ಪೂಸರಲ್‌ 
ಪೂಣ್ಣಿಸಲ್‌ ನಿಬ್ಬ ರಮಿದೆಂದು ಮದನಂ (ಜೈ ಮಿಭಾ. ೬-೧೭). 
ಕಬ್ಬುನಿಲು ; "ಕಬ್ಬುವಿಲುಗಾಅ' ಪರಾ. ಕಬ್ಬುವಿಲ್ಲು: ಅಲರು 
ಗಣೆಗಳ ಕಬ್ಬುನಿಲ್ಲಿನ ತಳಿತ ಮಾವಿನ ರುುಲ್ಲರಿಯ ಮಂಡಳಿಯ ಮನ್ಮಥ 
ರಾಜ ಸುಳಿದನು ರಾಮನಿದಿರಿನಲಿ (ತೊರರಾ. ೩-೧೨-೩೭), ಇದು 
ಮನೋಜನ ಕಬ್ಬುವಿಲ್ಲುಲಿ ಇದು ರತಿಯ ನೂಪುರದ ನುಣ್ಣರ 
(ಸಾಳ್ವಭಾ. ೮-೩೫). ಕರ್ಬುವಿಲ್‌ : ಅಲರಂಬು ಕರ್ಬುಪಿಲ್‌ 
ಕೋಮಲ ಸರಸಿಜನಾಳತಂತು ತಿರು (ಕವಿರಾ. ೩-೧೨೧) ; ಕರ್ಬುವಿಲ್ಗಳ 
ನೇವರಿಪಪೊಲು ಮತ್ತೆ ಮೊರ್ವಳು ದೇವಿ ಕುಡುವುರ್ವುಗಳ ತಿದ್ದಿದಳೊಂದು 
ಸೊಬಗಿನಲಿ (ಸಾಳ್ವಧಾ. ೨೦-೨೩). ಕರ್ನಿಲ್‌ : ನಿಡುಪುರ್ನಿಂಗೆ ಕರ್ವಿಲ್ಲ 
ಬಿಂಕಮಂ ಸುಂಕಮಿಕ್ಕಿದಂತೆ ನಗೆಮೊಗಕ್ಕೆ ಚಂದ್ರಮಂಡಲದೊಪ್ಪಮಂ 
ಕಪ್ಪಮಿಕ್ಕಿದಂತೆ (ಪುಣ್ಯಾಸ್ರ. ೨-೩೨ ವ); ಕಾಮಂ ಕಿಜುದುಂಬಿಯ 
ತಿರುವಂ ಕರ್ವಿಲ್ಲೇಜಿಸುತ (ಜಯಕಾ, ೪-೧೩) ; ಸ್ಮರನ ಕರ್ವಿಲ್ಲೆನಲು 
ಕನ್ನಡಕಿರುವ ಮೊದಲಕ್ಷರದ ಭಾವವ ಧರಿಸಿ ಮೆರೆದಿಹವವಳೆ ಶ್ರುತಿಗಳ್‌ 
(ಜಿನಭಾ. ೧೮-೩೮). ಕರ್ವಿಲ್ಲು : ಇನಿರಸವಾಂತ ಕರ್ನಿಲ್ಲಿಗೆ ಭ್ರಮರ 
ಸಿಂಜಿನಿ ಗೈದು (ಮೋಹತ. ೫-೩೭). ಕರ್ವುವಿಲ್ಲು : ದಳ್ಳುರಿ ಸುತ್ತಿ ಸ್ಮರನ 
ಬಿಗಿದ ಬತ್ತಳಿಕೆ ಕರ್ವುವಿಲ್ಲು ಸಹಿತ. ಸುಟ್ಟುಗಿದುದು ಉರಿ ನಭಸ್ಥಳಕೆ 
(ಮೋಹತ. ೭-೩೯). [ಕರ್ವ * ಬಿಲ್‌] 
ಕರ್ವುವಿಲ್ಲ, ಕಬ್ಬುಬಿಲ್ಲ, ಕಬ್ಬುವಿಲ್ಲ, ಕರ್ಬುವಿಲ್ಲ, ಕರ್ವಿಲ್ಲ, ಕೌರ್ವಿಲ್ಲ 
(ನಾ). ಕ ಬ್ಬ ನೇ ಬಿಲ್ಲುಮಾಡಿಕೊಂಡವನು; ಮ ನ್ಮಥ: 
*ಮದನಂ ಮಿಗೆ ಕರ್ವು ವಿಲ್ಲನೇ? (ಕರ್ಣಾನಿ. ೫೭) ; ರಕ್ತಸಂ ಕರ್ವುವಿಲ್ಲ 
ನಟ್ಟು ಳಿಗಾಜದೊಳ್ಳಿತೆನೆ ಪಲವುವಿಧದಿಂದೆಸೆವ ನರ್ತನಗಳ . . . ಆಡೆ 
(ಸಿದ್ಧೇಪು. ೫-೮) ; ಕರ್ವೆವಿಲ್ಲನುರವಣಿಸುತ್ತೆ ಗಿಳಿದೇರನಡರಿ ಮಣಕಿದುಂಬಿ 
ತಿಂತಿಣಿ ನಾರಿಯಂ ಟಿಂಕರಿಸುವುದುಂ (ಶೇಷರಾ. ೭೩-೪೩). *ೆಬ್ಬುಬಿಲ್ಲ: 
ಕಬ್ಬುಬಿಲ್ಲನ ಪಿತ ಪುರಂದರವಿಠಲ (ಪುರಂದ. ೧-೧೩೭-೩). ಕಬ್ಬುವಿಲ್ಲ: 
ಕಬ್ಬುವಿಲ್ಲನಂ ಖಂಡಿಸಿ ಕಾಸೆಯನಳಿದು ಸೀರೆಯನುಟ್ಟು ಗಂಡು ಹೆಣ್ಣಾಗಿ 
ನಿನಗೆ ವಧುವಾದೆನಯ್ಯ (ಘನವ. ೭೪); ಸುಖದಿಂದೆ ಪವಡಿಸಿದನೋ 
ಕಬ್ಬುವಿಲ್ಲನೆನೆ . . . ಮಲಗಿಹ ಚಂದ್ರ ಹಾಸನಂ ಕಂಡು (ಜೈಮಿಭಾ. 
೩೦-೨೦). ಕರ್ಬುವಿಲ್ಲ: ಕರ್ಬುವಿಲ್ಲನಭ್ಮುದಯಮೆನಲೈ ಕಣ್ಣೆ ಸೆದಳಾ 
ಕಮಲಾನನೆ (ಉದ್ಭಟ, ೬-೧೧೫) ; ಮಸಗಿ ಬಂದುದು ಪೆರ್ಬಡೆ ಕರ್ಬು 
ವಿಲ್ಲನಾ (ಕ ಬ್ಬ ಕಾ. ೨೦೭). ಕರ್ವಿಲ್ಲ: ಪಾರ್ವತಿಯೆಆಕಿಯನ ವರೆದಿಂ 
ಮತ್ಪತಿ ಕರ್ವಿಲ್ಲಂ ಸಮ್ಮೋಹನರೂಪದಿನುರ್ವಿಯ ವಿಟರೆಲ್ಲೆರ್ದೆ 
ಯೊಳ್ಳೆಲಸಿದಂ (ಜಯಕಾ. ೧-೬೩). ಕೌರ್ನಿಲ್ಲ: ಧರೆಯಣಕಯೆ 
ಕೌರ್ನ್ವಿಲ್ಲನುರಿಪಿದಗ್ಗದೆ ಗೆಲ್ಲದರಸ ಜಯ (ವೀಕೈಫು. ೧-೩-೧) ; ಕೌರ್ಪಿಲ್ಲ 
ರೊಪ ಕವಿ ಲಕ್ಷ್ಮ £*ೆಪೇಳಿದನತಿ ಪೆಸರ್ವಡೆವ ತೆಣದೊಳ್‌' (ಲಕ್ಷ (ಭಾ. 
೩-೮-೪೯). 
'ಕರ್ವುವಿಲ್ಲು "ಕರ್ವವಿಲ್‌' ನೋ. 
ಕರ್ವೂರ್‌ (ನಾ). ಒಂದು ಊರಿನ ಹೆಸರು: ಕರೂರ ತುಲುವಂ 
ನೊಟನ್ಬುನ ಪರಿ ಬನ್ನು ಹೆರ್ಮ್ಮಾಗೆಯ ಪಳ್ಳಿ ಯೊಳಿಕ್ಕೆ (ಎಕ, ೩1, 
ತಿಪಟೂ. ೧೦-೫; ಸು. 930). [? + ಊರ್‌) 
ಕರ್ವೆಟ್ಟು, ಕಂವೆಟ್ಟು (ನಾ). ಕರಿಯ ಬಣ್ಣದ ಬೆಟ್ಟ; ನೀಲಾಚಲ: 
*ಕರ್ವೆಟ್ಟಿಂದು [ಪಾಠಾಂ. ಕಟಂವೆಟ್ಟು] ನೀಲಾಚಲಂ? (ಕಶಸಾ. ೪-೪೭); 
ಕರ್ವೆಟ್ಟು ಬೀಟ್ವಂತಿರೆ ಬಿಟ್ಟಿಂ ಭೂಮಿಯೊಳ್‌ (ಪಂರಾಮಾ. ೧೩-೧೨೮). 
ಕರಿವೆಟ್ಟು : “ಕರವೆಟ್ಟಿನೆ ನೀಲಾಚಲಂ . (ಕವಿಕಂ. ೪೯). 

[ಆ ಕಂದು * ಬೆಟ್ಟು] 


೧೫೮.೨ 


10 


ಶಾ 


20 


80 


40 


ಕರ್ವೆಲ್ಲಿ (ನಾ). ಒಂದು ಸ್ಥಳದ ಹೆಸರು: ತತಃ ಕರ್ವೇಲ್ಲಿ ಕ್ಷೇ 


ಕರ್ವೊನ್‌ 


ಕ್ಷೇತ್ರ 
ಮೂಲವತ್‌ (ಎಕ. ೪111, ಸೊರಬ. ೩೩-೯; ಸು. 420). 


[7] 


ಕರ್ಮೆಳಗು (ನಾ). ಕಪ್ಪು ಛಾಯೆ: ನಡುಗಣ್ಣ ಕರ್ವೆಳಗಿನಿಂ ಮುನ್ನ 


ಪರಮ ನಿನಗಿದಿರಾದ ದುಷ್ಟ ಮನ್ಮಥನ ಪೂಸರ ಕರಿದು ಕರಿಯ ಮಲ್ಲಿಗೆಯ 
ಸರವಾದುದೆಂಬಂತೆ ಪಿಡಿದೆಸೆದಳಲ್ಲಿ (ವೀಶೈಪು. ೨-೩-೨೨), ತಂಪಾದ 
ಕರ್ವೆಳಗು ಕವಿದು ಕಣ್ಣಿಗೆ ಹಿತವಾಯಿತು (ಮಲೆಮ. ೨೪೩). 

[೮ ಕರಿದು + ಬೆಳಗು) 


ಕರ್ವೇಡ, ಕರ್ಬೇಡ (ನಾ). ಕರಿಯ ಬಣ್ಣದ ಕಿರಾತ; ಕಪ್ಪುಬಣ್ಣದ 


ಬೇಡ: ಎಯ್ದಿದನಜಗುಲಿ ಕರ್ನೇಡನೆನ್ನ ಪೊಬಲಿಂಗಾಗಳ್‌ 
(ಕಾದಂಪೂ. ೧೮೩); ಮುನ್ನಮೊರ್ವನಜುಗುಲಿವೆಸರ ಕರ್ವೇಡಂ ... 
ಬೇಂಟಿಯಾಡುತೆ (ರಾಮಾಶ್ವ. ೭೯-೧೩). ಕರ್ಬೇಡ: ಕರ್ಬೇಡರೆ; 
ಸುಡುಬಾಡು (ಕಮದ. ೬೭ ಪ್ರಯೋ). [4 ಕರಿದು+ ಬೇಡ] 


ಕರ್ವೊಗೆ, ಕಬ್ಬೊಗೆ, ಕರ್ಬೊಗೆ (ನಾ). ಕಪ್ಪುಹೊಗೆ; ಕರಿಯ 


ಹೊಗೆ: ಬೇವ ಗುಗ್ಗುಳದ ಕರ್ವೊಗೆಯಿಂದಮಗುರ್ವನಾಳ್ನು ಕತ್ತಲಿಸುವ 
ಚಂಡಿಕಾಭವನದೊಳ್‌ (ಕಾದಂಪೂ. ೩೬೫); ತೆರೆತೆರೆಗೊಂಡು ಜಾನ್ನಡರ್ವ 
ಕರ್ನೊಗೆ ಕರ್ಗಿದ ನೀ[ರೆ] ಕೊರ್ಪುವಂತಿರೆ (ಅರ್ಧನೇ. ೫-೨೧); 
ಚಕ್ರ್ರಯುಗಕ್ಕ ಗಲ್ಪಲಿಳ್ಳಿದ ಕಿಸುರ್ವಳ್ಳೆ ಕರ್ಪೊಗೆಯೆನಿಪ್ಪಿನಮಾಯ್ತು 
ಮಹತ್ತಮಂ. ತಮಂ (ಚಂದ್ರಪು. ೮-೧೯); ಮದನಾನಳನ ಕರ್ವೊಗೆ 
ಯಿದೆನಿಸಿ ಬಿರಯಿಗಳ ಕಣ್ಣಳೊಳು ಕಣ್ಬನಿಯನೊದವಿಸೆಯುಂ (ವರ್ಧಪು. 
೬-೨೯ ವು. ಕಬ್ಬೊಗೆ: ಜಗನನಿತ್ತಲು ಕೌಜಕಿಡುವ ಕಾಲಾಗ್ನಿಯಿದೆ 


ಕಬ್ಬೊಗೆಯ್ಭ ಕವಚದಲಿ (ಕುವ್ಕಾದ್ರೋ- ೧೯-೩೧); ಕಬ್ಬೊಗೆಯನು 


ಕಾಣುತುಬ್ಬೆಗನಡುತಾ. ೬. ತಬ್ಬಿಬ್ಬುಗೊಳಲು (ತ್ರಿಪುಸಾಂ. ೧೬-೧೮೩); 
ನಭೋಗ್ನಿಮುಖಿಯಿಂದುಗುವ ಕಬ್ಬೊಗೆಯೊ (ಗೊಲ್ಲೊಥಾ, ೧೩-೩೨೧). 


ಕರ್ಬೊಗೆ: ಕಾಳಾಗುರುವಿನ ಧೂಪದ ಕರ್ಜೊಗೆಯಿಂ (ಅಜಿಪು. 
೩-೧೧ ವ); ಕರ್ಬೊಗೆಯಂ ನೆಗಪುವ ಕೊಂಬುಗಳ ಕಡುಬಿಸುಪು 
ಕಾಲ್ಗಳಂ ಸುಡೆ (ಗಿರಿಕ ೯-೨೭ ವ); ಕರ್ಬೊಗೆ ಮಾಜ್‌ ತೋಜಕಿ 


ಕೆಂಗಿಡಿಗೆದಅಕ ದಾವಾಗ್ನಿ ಮುತ್ತಿತ್ತು ನಾಲ್ಜೆ ಸೆಯನು (ಹಚಕಾ. ೧೦-೬); 
ಕರ್ಬೊಗೆ ಸುತ್ತಿ ದಳ್ಳುರಿ ಸುರಿದುದು (ಸಂಭಪ. ೧೮-೬೫). 
"ಕಾರ್ಬೊಗೆ' ಪರಾ. [« ಕರಿದು * ಪೊಗ್ಗೆ] 


ಕರ್ವೊನ್‌, ಕಬ್ಬಿಣ, ಕಬ್ಬುನ, ಕಬ್ಬೊನ್‌, ಕರ್ಬುನ, ಕರ್ಬೊನ್‌, 


ಕರ್ಬೊನ್ನು (ನಾ). ೧ ಕರಿಯ ಬಣ್ಣದ ಒಂದು ಲೋಹ: 
ಅವಳೆಳಸಿ ಪೊಕ್ಕ ಪೂಗೊಳಂ ಕಾಯ್ದ ಕರ್ನೊನ್ನ ಪುತ್ಕಳಿಯನಿಕ್ಕಿದಂತಿ 
ರುರ್ಕುವುದು (ವರ್ಧ ಘು. ೪-೫೮ ವ). ೨. (ಕಬ್ಬಿಣದ) ಕುಳ 
ಮೊದಲಾದ ವಸ್ತು: ಕೆಯ್ವೊಲದಂತು ಕರ್ವೊನ್ನಿಂ ಸೊಗಯಿಸಿಯುಂ 
(ರಾಮಾಶ್ವ, ೧೦೩-೧೧). ಹೆಬ್ಬಿಣ: *ಕರ್ಬೊನ್ನು ಕಬ್ಬಿಣಂ” 
(ಕವಿಕಂ. ೫೧); ಕೀಟಕೆಂಬುದು ಕುದುರೆಯ ಬಾಯ ಕಬ್ಬಿಣದೊಳ್‌ 
(ಕಬ್ಬಿಕಾ. ೨೫); ಕಬ್ಬಿಣವು ಮಿಕ್ಕ ಧಾತುಗಳಿಗಿಂತ ಬಹಳ ಉಪಯೋಗ 
ಪುಳ್ಳದ್ದಾಗಿದೆ (ಮುಂಬಯಿ. ೪-೧೪೩) ; ಗಿಡಗನನ್ನು ಪಂಜರದಲ್ಲಿ ಕೂಡಿ 
ದರೆ, ಸಲಾಕಿ ಚಿನ್ನವಾದರೇನು? ಕಬ್ಬಿಣನಾದರೇನು? ಆದು ಕಡಿಯದೆ 
ಬಿಟ್ಟೀತೆ (ಆರ್ಯಕ. ೪೧). ಕಬ್ಬುನ: “ಕಬ್ಬುನಂ ಕಬ್ಬಿಣಕ್ಕೊದಗು 
ವುದು?” (ಕಶರ. ೨೧); ಕಳೆಯದೆ ನಿಂದೆ ಕಬ್ಬುನದ ಕಗ್ಗಿದ ಬಿಟ್ಟನಮರ್ಕ್ಶೆ 
ವೆತ್ತ ಕತ್ತೆ ಳಮೆನಿಸಿತ್ತು ಪುತ್ತಡರ್ದ ಮೆಯ್ಕ ಮಲಂ (ಎಕ. ೪11, ತೀರ್ಥಹ. 
೧೯೯-೧೨; 10937); ಕಲ್ಲುಂ ಕಬ್ಬುನಮುಂ ನೋಡೆಲ್ಲಿಯುಮೋರಂತೆ 
ಪಡೆಯಲಪ್ಪುದು (ಧರ್ಮಾಮೃ. ೧೦-೬೬) ; ಎನ್ನ ಪಂಚೇಂದ್ರಿಯಂಗಳು 
ಕಬ್ಬುನ [ಪಾಠಾಂ. ಕಬ್ಬಿಣ, ಕಬ್ಬಿನ, ಕಪ್ಪುರ) ಉಂಡ ನೀರಿನಂತೆ 
ನಿಮ್ಮಲ್ಲಿ ಚೆರಸುಗೆ ಚಿನ್ನಮಲ್ಲಿ ಕಾರ್ಜುನಯ್ಯಾ (ಮಹಾದೇ, ೧೩೬-೩೨೬). 


ಕರ್ವೊನಲು 


ಕಬ್ಬೊನ್‌; ಒಲೆಯೊಳಗೆ ಕಬ್ಬೊ [ಪಾಠಾಂ. ಕರ್ಬೊ]ನ್ನ ಹಗಜಂ 
ಹರಹಿಯಲ್ಲಿ ಎಳೆಯ ಬದನೆಯ ಕಾಯ್ಗಳಂ ಪಾಕೆಮಂ ಮಾಡಿ (ಸೂಪಶಾ. 
೪-೧೮). ಕರ್ಬುನ : ಕಾಯ್ದ ಕರ್ಬುನದಿಂದಂ 'ಚುಜ್ಚಿ (ಸುಕುಮಾ. 
೧೧-೪೪) ; ಕರ್ಬುನಮೆನಿಸು ಕಾಯ್ದು ಮೃದುವಾದೊಡಂ ಕಮ್ಮಲಅ 
ರಿಲ್ಲದೆ ಖಡ್ಗಾದಿ ಶಸ್ತ್ರಂಗಳಾಗದು (ಧರ್ಮಾಮೃ. ೭-೪೭); ಪರುಷಮೆ 
ಮುಟ್ಟಿ ಕರ್ಬುನಮೆ (ಅನಂಪು. ೯-೪೭); ಕತ್ತಿ ತನೆ ಮುಸುಡಿ 
ಕರ್ಬುನದ ಕೋಲ್‌ ಮುಖ್ಕ ವಿವಿಧಾಯುಧಂಗಳಿಂದ (ಡೆಬಪು. ೪೮-೪೭). 
ಕರ್ಬೊನ್‌ : “ಪಾರಸವಂ ಲೋಹಂ ಗಿರಿಸಾರಮಯಸ್ತೀಕ್ಷಮಾಯ 
ಸಾಖ್ಯಂ ಕರ್ಬೊನ್‌ ೫ (ವಸ್ತುಕೋ. ೨೮-೫); ಕಾಯ್ದ  ಕರ್ಬೊನ್ನ 
ಪ್ರತಿಮೆಗಳನಪ್ಪವೇಟಕಿಮೆಂದು ತಳಾಜಂಗೆ ಬೆಸವೇಖಕ್ದೊಡೆ (ವಡ್ಡಾರಾ 
೨೧-೨೧) ; ಕರಡಿಯ ತೊನಲೊಳ್‌ ಪುದಿದ ಕರ್ಬೊನ್ನೆ ರಥಮುಂ 
(ಪಂಪಭಾ. ೧೨-೭ವ). ಕರ್ಟೊನ್ನು : ನಿನ್ನ ಕೃಪಾರಸದಿಂದೈಸೆಯಾನು 
ಕರ್ಬೊನ್ನು ಚಿಂಬೊನ್ನಾದಂತೆ ಸನ್ನುತಿವಡೆದು (ಹದಿಬ. ೧-೩೫). 
ಕಬ್ಬಿಣದ ಕಡಲೆ, ಕಬ್ಬುನದಕಡಲೆ - (ಆಲಂ) ಬಹಳ ಕಠಿನ 
ವಾದುದು : ಭಾರತದ ಕೇವಲ ತಾತ್ಪರ್ಯನಿರ್ಣಯ ಮಾಡುವದೂ 
ಒಂದು ಕಬ್ಬಿಣದ ಕಡಲೆಯಾಯಿತು (ಸಾಹಿಸಂ. ೪೯); ಕಬ್ಬುನದ ಕಡಲೆ 
ಯಂತೆ ಬೆಟ್ಟಿ ತಪ್ಪ (ಧರ್ಮಾಮೃ. ೩-೧೮೬). 
[ಕರಿದು * ಪೊನ್‌./ ತಮಿ. ಕರುಮ್ರೊನ್‌; ತುಳು. ಕರ್ಬ, ಕರ್ಬೊ] 

ಕರ್ವೊನಲು (ನಾ). ಕಪ್ಪುನದಿ; ಯಮುನಾನದಿ; ಕಾಳಿಂದಿ: 
ಕಷ್ಟದಿ ನಡೆದು ಯಮುನೆಯ ದಡವನು ಸೇರಿದನು... ಆ ಕರ್ವೊನಲಿನ 
ನೀರ್ದಾರಿಯನು ನೋಡಿದನೆನೆಯಿಕ್ಕದೆ (ಅಗ್ನಿಹಂ. ೭೩-೭೨). 

[<೬ ಕಂದು + ಪೊನಲು (ಆ ಫೊನಲ್‌)] 

ಕರ್ಶಿತ (ಗು). ೧. ತೆಳುವಾಗಿ ಮಾಡಲ್ಪಟ್ಟ ಸ ಕೃಶಗೊಳಿಸಿದ. (ನಾ). 
೨. ಸೊರಗಿದವನು; ಕೃಶನಾದವನು: ಅತ್ತಲಾ ಪುಲಸ್ತ್ಮಜಂ 
ಪುತ್ರ ವ್ಯಸನಕರ್ಶಿತಂ, ತನ್ನ ಹೃದಯರಂಗದ ರಣದ ತುಮುಲಮಂ 
ನ ಸ್ತ್ರಭೂಷಣಗಳಿಂ ಮುಠಿಸಿದನ್‌' (ಶ್ರಿ «ರಾಮಾ, ೭೪೯-೧೬). [ಸಂ.] 

ಕರ್ಷ (ತಾ). ೧. ಎಳೆಯುವಿಕೆ ; ಎಳೆತ; ಸೆಳೆತ: ಏನೆಂಬುದೊಂದು 
ಹರ್ಷದ ಹಾನಿಯನೀ ಪರಮಕರ್ಷಮೋ ಪಲಕಾಲಂ ತಾನಿರ್ದಂದದ 
ಚಿಂತಾಗ್ಲಾನಿ ಮನಂಬೊಕ್ಕುದರಸಿಗೆ (ಪುಷ್ಪಪು. ೩-೭೮). ೨. ಉಳುವಿಕೆ; 
ರೆಂಟಿಹೊಡೆಯುವಿಕೆ. ೩. ಚಿನ್ನ ಅಥವಾ ಬೆಳ್ಳಿಯ ಒಂದು 
ತೂಕದ ಪ್ರಮಾಣ; ೮೦ ಗುಲಗಂಜಿ ತೂಕ: “ಕರ್ಷ ಚತುಷ್ಟಯ 
ತುಲನಮುಮಾಮಿಸಮುಮಣಜಾಗೆ ತಾಂ ಪಲಮೆನಿಕುಂ ೫ (ವಸ್ತುಕೋ. 
೧೨೫-೪೩) ; “ನಾಲ್ಕುಂ ಸುವರ್ಣ ಕರ್ಷಂ ನಾಲ್ಕುಂ ಕರ್ಸಂ ಸಲಂ? 
(ವ್ಯವಹಾ. ೪-೨೫); *ಕರ್ಷವೆಂದರೆ ಮೂರುವರಹ ತೂಕ” 
(ವೈದ್ಯಸಾ. 1, ೩೧೬). ೪. (ಒರೆಗಲ್ಲಿನ ಮೇಲೆ) ಉಜ್ಜು ವಿಕೆ; 
ತಿಕ್ಕುವಿಕೆ. "ಕರ್ಸೊೋಪಲ' ಪರಾ. [ಸಂ.] 

ಕರ್ಷಕ (ನಾ). ೧. ಎಳೆಯುವ ಸಾಧನ; ಉಳುವ ಯೆಂತ್ರ: 
“ಎಳಕೆ, ಕರ್ನಕ ; ಎಳೆಯುವ, ಕರ್ಷಕ, -_ಎಂಜಿನು ೫ (Tractor. 
ಇಂಕನಿ). ೨. ಬೇಸಾಯಗಾರ; ಆರಂಭಗಾರ; ಕೃಷಿಕ: “ಕೃಷಿಕಂ 
ಕುಟುಂಬಿ ಕ್ಷೇತ್ರಾಜೀವಿ ಕರ್ಷಕಂ ಕೃಷಿಯ ಮಾಲಕ್ಪೊಕ್ಕಲಿಗನಕ್ಕು? 
(ಮಂಗರಾ. ೧೦೯-೧). (ಸಂ. 

ಕರ್ಷಣ (ಗು). ೧. ಸೆಳೆಯುವ. ೨. ಹಿಂಸಿಸುವ. (ನಾ). 
೩. ಎಳೆಯುವಿಕೆ; ಸೆಳೆದುಹಾಕುವಿಕೆ: ದುಸ್ವಪ್ನ ದರ್ಶನಕರ್ಷ 
ಹಾರ್ಥಮಾಗಿ .. . ಶಾಂತಿಕಕ್ರಿಯೆಗಳಂ ನೆಗಲ್ಲು (ಆದಿಪು. ೧೫-೪೫ ವ); 
ನೀಂ ದೇವಕೀ ಗರ್ಭದ ಶಿಶುವನನಂತಾಂಶಮಂ ಕರ್ಷಣಂಗೆಯ್ದುದ 
ನಿಂಬಿಂ ತತ್ಸಪತ್ನೀ ಜರೆರಡೊಳಿರಿಸು 


(ಜಗವಿ. ೨-೫೯). 


೧೫೮೩ 


25 


35 


40 


45 


ಕಲ್‌, 


೪. (ಬಿಲ್ಲು ಮೊದಲಾದುದನ್ನು) ಬಗ್ಗಿಸುವಿಕೆ. ೫. ಉಳುಮೆ; 
ಸಾಗುವಳಿ: ಸ್ಥಿರಗೋಪಾಧ್ಮಾಯಕ್ಷಾ ಪರಿಪಾಲ್ಯಕ್ಷೇತ್ರ ಕರ್ಷಣಂಗಳ್‌ 
ಕ್ರಿಯೆಗಳ್‌ (ಕೆವಿರಾ, ೧-೬೫). ೬. ಪೀಡಿಸುವಿಕೆ; ಹಿಂಸೆ; ವೇದನೆ: 

ಕರ್ಸಣ ಕುಟ್ಟನ ಪಾತನ ದುರ್ಭೊೋಗ್ಯ ನಾನಾ ವಿಧಾಸಂಖ್ಯಾತಶೀವ್ರ 
ರೂಪಂಗಳಾಗಿ (ವಿವೇಕ. ೧೮೧). [ಸಂ.7 

ಕರ್ಷಣೀಯ (ಗು). ೧. ಎಳೆದುಹಾಕಬೇಕಾದ; ಸೆಳೆದು 
ಹಾಕಲು ಶಕ್ಯವಾದ. ೨. ಉಳುವುದಕ್ಕೆ ಯೋಗ್ಯವಾದ, --ಶಕ್ಕು 
ವಾದ. (ನಾ). ೩. ಎಳೆದುಹಾಕಲ್ಪಟ್ಟವನು; ಸೆಳೆದುಹಾಕಲ್ಪಟ್ಟ 
ವನು: ದುರ್ಗದ ಬಲಮುಳ್ಳೊಡಂ ಬಲೋಪೇತ ಸುಹೃದ್ವರ್ಗ ಬಲಾ 
ನ್ವಿತನಪನಯಮಾರ್ಗನೆನಿಶ್ಚವನೆ ಕರ್ನಣೀಯನಮೋಘಂ (ಪಂಚತಂ, 
೨೧೪-೨೦). [ಸಂ.] 

ಕರ್ಷಫಲ (ನಾ). ೧. ಒಂದು ಜಾತಿಯ ಫಲ; ತಾರೆಕಾಯಿ; 
“ಅಳಲೀಕಾಯಿ ; ತಾರೀಕಾಯಿ ?(ಗಂಗಾಮ. ೭೪). ೨. ನೆಲ್ಲಿಕಾಯಿ, 

[ಕರ್ಸ *- ಫಲ] 

ಕರ್ಷು (ನಾ). ೧. ಬೆರಣಿಯ ಕಿಚ್ಚು. ೨. ಜೀವನೋಪಾಯ. 
೩. ವ್ಯವಸಾಯ ; ಕೃಷಿ, ಬೇಸಾಯ. ೪. ನೇಗಿಲು ಹೊಡೆದ 
ಗೆರೆ. ೫. ನದಿ; ಹೊಳೆ. ೬. ಕಾಲುವೆ. (ಸಂ. ಕರ್ನೂ)] 

ಕರ್ಷೆ (ನಾ). ಒಂದು ತೂಕದ ಪ್ರಮಾಣ; ೮೦ ಗುಲಗಂಜಿ ತೂಕ: 
*ಹತ್ತಣ [ಹತ್ತು ಹಣ] ತೊಕಮೊಂದು ಗದ್ಯಾಣ ಅದು ನಾಲ್ಯಾಗಲೊಂದು 
ಕರ್ಷೆ? (ವಿವೇಕ. ೬). [ಸಂ. ಕರ್ಷ] 

ಕರ್ಸೊೋಪಲ (ನಾ). ಚಿನ್ನವನ್ನು ಪರೀಕ್ಷಿಸಲು ಉಜ್ಜಿ ನೋಡುವ 
ಕಲ್ಲು; ಒರೆಗಲ್ಲು: ತಂಬೆಲಕೆಂಬ ಪೊಂಬರದನಲರ್ವೊನ್ನಂ ಪರ್ಣ 
ಕರ್ಸೊೋಪಲದೊಳೊರೆಯೆ ಸುರಿದು ಪರಿದ ಪೊಂಬುಡಿಯೆಂಬಂತೆ (ಶಬಶಂ. 
೨-೪೨ ವ). '(ಕರ್ಷ  ಉಪಲ] 

ಕರ್ಸಪಿಂಡ (ನಾ). ಒಂದೇ ಗಂಟನಲ್ಲಿ ಕೊಡುವ ಮೊತ್ತ (?) : ಕೊಳ 
ಗುಪ್ಪೆ ಪೆಟ್ಟವಸಿ ಅರ್ಧಂ ಕಾನಸೊಪ್ಪಿನರ್ಧಂ ವಾರಲರ್ಧಂ ಕರ್ಸಸಿಣ್ಣಂ 
ನೂಜ್‌ರ್ಪತ್ತೆ ಣ್ವು ಕೊಂಬೆಗಾರೊಡಂ ಪಡೆಯಂಮೆಣ್ಣು ಮೂಡೆ ಜಮಳಿ 
ಒನ್ನು (ಎಇ. ೫೫1, ೨೯-೧೫; ಸು. 8ನೆಯ ಶತ). [ಆ ಸೆಂ. ಕರ್ನಪಂಡ] 

ಕರ್ಹಾಡಸ್ಪ ಬ ಕರಾಡಸ್ಥ ನಸ 

ಕೆಲ್‌,, ಕಲ್ಮಿ (ಕ್ರಿ). ಕಲ್ತ (ಭೂತಳ್ಳ) ; ಕಲ್ಲು (ಭೂತನ್ಯೂ). 
ಅರಿತುಕೊಳ್ಳು ; ; ತಿಳಿ; ಅಭ್ಯಾಸಮಾಡು: “ಕಲ್‌ - ಅಭ್ಮಾಸೇ, 
ಪಾಷಾಣೇ ಡ್‌ (ಶಮಧಾ) ; ಜಡಜನಮುಮೆಲ್ಲಮೋದಂ ತಡೆಯದೆ 
ಕಲ್ಲುಂ ಗುರೂಪದೇಶಕ್ರಮದಿಂ (ಕಎರಾ. ೧-೧೦); ನಾಲ್ಕುಂ ನೃಪ 
ವಿದ್ಮೆಯನಾಡಲ್‌ ಕಲ್ತುಂ ನೆಜಕಿಯೆ ಕಲ್ಪೆಯಿಲ್ಲಾಗದೇ (ಪಂಸಭಾ. 
೭-೫೪) ; ಅಂಜದೆ ಬಿಲ್ಲಂ ಕಲ್ಲೆಂಬುದುಂ (ಧರ್ಮಾಮೃ. ೧೩-೪೩); 
ಅರಮುನೆಗಲ್ತು ಸೂಳೆಮನೆಗಲ್ತು ಸವಣ್ಮನೆಗಲ್ಲು ಕೂಡೆ ಬಲ್ಲರ ಬಗೆಗಲ್ತು 
ವಸ್ತುಕೃತಿಯಂ ಸಲೆ ಪೇಟ್ವುದು (ಕಾವ್ಯಾವ. ೨೦೫). ಕಲ್ಕಿ: ಬುಹಿಯರ 
ಮಾರ್ಗಮಂ ಕಲಿಯಲೆಂದು ಕೃತಕವೈರಾಗ್ಮದಿಂ (ಧರ್ಮಾಮೃ. 
೬-೨೮); ಕಲಿಯೆ ನಾನಾ ಹೃದ್ಯನಿದ್ಮಂಗಳಂ (ಸೋಮೇಶ. ೨೮); 
ನೀ ಕಲಿತ ಬಿಲುವಿದ್ಯಾತಿಶಯವುಂಬಾದೊಡೆಮ್ಮೊಳು ತೋಣು ಕೈಗುಣವ 
(ಕುವ್ಶಾದ್ರೋ. ೫-೪೫) ; ಕಲಿತ ಬಿಜ್ಜೆಯ ಬಲ್ಲರಿಗೆ ಕೇಳಿಪುದೈಸೆ ಫಲವು 
(ಹದಿಬ. ೧-೨೯). 

ಕಲ್ತನ್‌ - ಕಲಿತವನು: ಮೊದಲೊಳ್‌ ಕಲ್ತಂಗಲ್ಲದೆ ಪದೆಡೊಳ್‌ 

ಜಾಣುಂ ಬೆಡಂಗುಮಕ್ಕುಮೆ ಕೃತಿಯೊಳ್‌ (ಕವಿರಾ. ೧-೯). ಕಲ್ತವರ್‌ 
(ಬಹುವ) : ಅಕ್ಷರಮಾತ್ರಮಂ ಬಯಸಿ ಕಲ್ತನರೊಳ್‌್‌ ಗುಣನೇ6 
(ನಳಚಂ. ೫). [ಡೀ.1 ತಮಿ. ಮಲ, ಕಲ್‌; ತುಳು. ಕಲ್ಬು]' 


ಕೆಲ್‌, ೧೫೮೪ 


ಕೆಲ್‌, (ನಾ). ಕಲಿಯುವಿಕೆ; ಅಧ್ಯಯನ. "ಕಲ್ಲಾಯ್ತ ' ಪರಾ. 
[< ಕಲ್‌,] 

ಕಲ್ಕ್‌, ಕಲ್ಕು, ಕಲ್ಲು (ನಾ). ಬಂಡೆ; ಶಿಲೆ; ಅರೆ; ಪಾಷಾಣ: 
ಈ ಕಲ್ಲಂ ಚಿಕ(0)ಣ್ಶ್ನ * * * ಯಂ ಪೋದಿಯನ್ಮ ಮಾಡಿಸಿಜೋನ್‌ 
(ಸೌಇಇ. ೫1-, ೧೦-೩೪; 864); ಉತ್ತರದಿಶಾಭಾಗೆಡೊಳ್‌' ಸಮ 
ಚತುರಸ್ರಮಾಗೆ ನೆಲನನಳೆದು ಕಲ್ಲಂ ಪುಲ್ಲುಮಂ ಸೋದಿಸಿ (ಪಂಪಭಾ. 
೨-೬೫ ವ) ; ಕಡಲೆಗಳಂ ತಿಂಬ ಮೊಗ್ಗು ಕಲ್ಲಳೊಳುಂಟೀ (ಧರ್ಮಾಮೃ. 
೧-೧೨೫). ಕಲು : ಮಗಂ ಬಜಸಿದ ಕಲು (ಮೈಆರಿ. ೧೯೪೧, ೨೩-೧೬; 
1070) ; ಪರುಷವಂಗಣದ ಕಲು ಸುರಭಿ ಕಜಹಂ (ಹಚಕಾ. ೨-೧); 
ಕೆಲುಮರನ ಕೈದುಗಳ *. - ಭಬರುಬ್ಬಿಸಿದರಿನಸುತನ (ತೊರರಾ. ೪-೩-೧); 
ನಟ್ಟಿಡವಿಯೊಳು ಹಾವು ಹುಲಿ ಕಲು ಜಟ್ಟಿಗಂಗಳ ನೆರವಿಯೊಳು 
(ಸಾಳ್ವಛಾ. ೧-೨೨). ಕಲ್ಲು : ಬೆಟ್ಟಿತಪ್ಪ ಕಲ್ಲುಗಳುಳ್ಳ ಬೆಟ್ಟಿಮಂ 
ಸಿಡಿಲುಂ ನೀರುಂ ಭೇದಿಸುವಹಗೆ (ಪಂಚತಂ. ೧೬೬-೨೦) ; ಎನಿಸು ಕಾಲ 
ಕಲ್ಲು ನೀಕೊಳೆಗಿರ್ದರೇನು ನೆನೆದು ಮೃದುವಾ ಗಬಲ್ಲುಡೇ (ಬಸವ. ೯೯); 
ಕಾಷ್ಮಮಂ ಕೊನರಿಪರ್‌ ಕಲ್ಲಲ್ಲಿ ನಾರೆತ್ತುವರ್‌ (ಲೀಲಾವ. ೧-೧೩); 
ತಲೆ ಬಲ್ಲಿತೆಂದು ಕಲ್ಲನೆ ಹಾಯಬೇಡ (ಮೋಹತ. ೭-೨೩). 

ಕಲ್ಲಂ ನಿಲಸು, ಕಲ್ಲನಿಲಸು - ಕಲ್ಲುನೆಡಿಸು; ಶಿಲಾಶಾಸನ 
ಸ್ಥಾಪಿಸು: ಕಾಳಬ್ಬೆ ಸ ೬ ೫ ಯ್ಹೆ ಬೀಳಿಸಿ ಕಲ್ಲಂನಿಜಿಸಿದೋರ್‌ 
(ಸೌಇಇ. 201-1, ೨೪-೧೪ ; 897); ಸಿರಿಯಕ್ಕಂ ಕಲ್ಲಂನಿಆಸಿದಳು 
(ಎಕ. ೪11, ಹೊನ್ನಾಳಿ. ೨೩-೬; 954) ; ಶ್ರೀಜನ್ನ ಕಲ್ಲನಿಆಕಿಸಿ (ಮೈಆರಿ. 
೧೯೪೪, ೬-೩; ಸು. 808). ಕಲ್ಲ ಹಾಯು - ಕಲ್ಲಿಗೆ ಹಾಯು, 
ತಾಕು: ನೀನು ಗರ್ವದಿ ತಲೆಯು ಬಲಿದೊಡಂ ಕಲ್ಲಹಾಯ್ದ ಪೆನೆಂಬು 
ದಿದುವುಚಿತವೆ (ನವನೋ. ೨೫-೨೩); ತಲೆ ಗಟ್ಟಿಯಾಗಿದೆಯೆಂದು ಕಲ್ಲ 
ಹಾಯುವದು ... ಅಪಾಯವನ್ನೇ ತಂದೊಡ್ಡುವುದು (ಬೆನ್ನಬೇ. ೧೬೦). 
ಕಲ್ಲು ಹುಯ್ಕಿಸು - ಕಲ್ಲು ಕೆತ್ತಿಸು, --ಕಡೆಸು; ಕಲ್ಲಿನಲ್ಲಿ ಚಿತ್ರ 
ಮೊದಲಾದುವನ್ನು ಕಡೆಸು : ಎಷ್ಟೋ ಜನ ಬೆಟ್ಟಿಕ್ಕೆ ಹೋಗಿ, ಅಲ್ಲಿ 
ಕೋಳಿ ಕುರಿ ಬಲಿಕೊಟ್ಟು, ಕಲ್ಲುಹುಯ್ಕಿಸಿ ಬರುತ್ತಾರೆ (ನನ್ನೂರು. ೨೦೭). 

(ಡೇ. 1 ತಮಿ. ಕಲ್‌; ಮಲ. ಕಲ್‌, ಕಲ್ಲು; ತುಳು. ಕಲ್‌; 
ಕೊಡ. ಕಲ್ಲೀ ; ತೆಲು. ಕಲ್ಲು; ಪರ್ಜಿ. ಕೆಲ್‌ ; ಬ್ರಾಹೂಈ. ಕಲ್‌] 
-ಕಲ್ಕ್‌, -ಕಲ್ಕು (ಪ್ರ) ಒಂದು, ಭಾವನಾಮ ಪ್ರತ್ಯಯ. "ಕಡು 
ಗಲಿಸು' ಪರಾ. -ಳಲ್ಮು : "ಉಳುಕಲು', "ಸವಕಲು? ಪರಾ. 
ಕೆಲ, (ನಾ). ೧. (ಮಣ್ಣಿನ) ಪಾತ್ರೆ; ಮಡಕೆ: ಕಲನೊಂದಂ ತೀವಿ 
ನೀರೆಂ ಪೊಸೆದು ಸಿಕತದೊಳ್‌ ಗಾಣಮಂ ಪೊಯ್ದು ಮತ್ತಂ ಶಿಲೆಯೊಳ್‌ 
ಧಾನ್ಯಂಗಳಂ ಬಿತ್ತಿಯುಂ . . ನಿಷ್ಟಲೋದ್ಶ್ಕೋಗಮನೊಡರಿಪುದೇಂ 
(ಪಂರಾಮಾ, ೧೬-೫೫) ; ಪಸಿಯ ಕಲದೊಳಗೆ ನೆಲ್ಲಿಯ ರಸಮಂ ಮೇಣ್‌ 
ಬೆಟಲ ರಸಮನೊರಸಿ (ಲೋಕೋಪ. ೮-೪೯) ; ಕಲವೊಂದಜಕೊಳೊಡನೆ 
ಬೆರೆದು ಬೇವೊಳ್ಬೆ ಸಜಂತೆ (ಜಯಕಾ. ೧-೧೮). ೨. ಹಡಗು : ಅಯಸ 
ಕುರುವದ ಸುತ್ತ ಬಳಸುತ ಕಲಂಗಳನ್‌ ಕಾವಲಿಹುದೆಲ್ಲ (ಪಾರಸಿ. 
೧೫-೩೪೩). 

[ದೇ. ॥ ತಮಿ. ಮಲ. ಕಲ; 
ಕಲ; ಬ್ರಾ ಹೂಈ. ಕಲಂಡ್‌] 
ಕೆಲ್ಕ (ನಾ). ಒಂದು ಅಳತೆ: ನಯಿನೇದೃಕ್ಕೆ ದಿನ ಒಂದಕ್ಕಂ ಆಕ್ಕಿ 
ಒಂದು ಕಲಉ , .. ವರುಷ ೧ಕ್ಕೆ ಮೂನೂಖು ಅಜುವತ್ತ ಕಲ ಆಕ್ಮೀಉ 
(Aan. 10-11, ೪೬೩-೩ ; 1470). [+ ತಮಿ. ಕಲ] 
ಕಲ್ಕ (ನಾ). ಬೆರೆತುಕೊಂಡಿರುವಿಕೆ; ಸಮ್ಮಿಶ್ರಣ; ಸಂಕರ: 
"ಕಲಬೆರಕೆ? ಪರಾ. [< ಕರ್ಮ) 


ತುಳು. ಕರ; ಹೊಡ. ತೆಲು, 


ಭಾ 


20 


25 


43 


ಕಳಲಂಕ 


ಕಲ, ಕಳ್ಳ (ಗು). ೧. ಮಧುರವಾದ ; ಇಂಪಾದ: ಅಮೃತಾಬ್ಕಿ 


ವೀಚೀಕಲಸ್ವರಂ ನೆಗಟ್‌ ಭುವನಗುರುನಿಂತೆಂದೆಂ (ಪಂರಾಮಾ. 


೧೬-೩೮). (ನಾ). ೨. ಮಧುರ ಧ್ವನಿ. ೩. ದೇಹಶಕ್ತಿ; ಆರ್ಪು. 
"ಕಲಂಬಡೆ' ಪರಾ. ೪. ಮೂಕ (ಕ). ೫. ತಾಳೆಮರ (ಕ). 


೬. ಆಚದ ಮರ; ಸಾಲವೃಕ್ಷ (8). ೭. ಚಿನ್ನ (8). ಕಳ್ಳ: 
೧. "ಕಳಕಂಠ' ಪರಾ. [ಸಂ.] 


ಕಲಉರ (ನಾ). ಒಂದು ಊರಿನ ಹೆಸರು: ಪೆರ್ಮ್ಮಾನಡಿ ಕಲಉರ 


ಕಾಳೆಗದೊಳೆ (ಮೈ ಆರಿ. ೧೯೨೪, ೧೧೭-೬; ?). 


ಟಿ 


ಕಲಂ,, ಕಲಮು, ಕಲಾಮು (ನಾ). ೧. ಲೆಕ್ಕಣಿಕೆ; ಚಿತ್ರ ಬಿಡಿಸುವ 


ಕುಂಚ. ೨. ಚಿತ್ರಣ ಪದ್ಧತಿ, --ವಿನ್ಯಾಸ, ಶೈಲಿ: ಕಾಂಗ್ರಾ 
ಮತ್ತು ರಜಪೂತ ಕಲಂಗಳೆ ಚಿತ್ರಕಾರರ ಕೃತಿಗಳಲ್ಲಿ ., . ನೂರಾರು 
ಸುಂದರಚಿತ್ರಗಳು ದೊರೆಯುತ್ತವೆ (ಭಾರದ. ೫೮೧). ಕಲಮ್ಮು : 
೧. ಇಂಥಾ ಬಣ್ಣವನ್ನೂ ಚಿತ್ರವನ್ನೂ ಸೃಷ್ಟಿಕರ್ತನು ಯಾವ.ಕಲಮಿ 
ನಿಂದ ಬರೆದನೋ ಅದು ಎಸ್ಟು ಸೂಕ್ಷ್ಮವಾಗಿರಬಹುದು (ಮುಂಬಯಿ. 
೫-೧೯೪). ೩, ಸಸ್ಯಗಳನ್ನು ಕಸಿಮಾಡುವಿಕೆ: ಇತ್ತೀಚಿಗೆ ಕಲಮು 
ಮಾಡಿದ ಮಾವಿನ ಗಿಡಗಳ ವೈಭವವಂತೂ ಹೇಳತೀರದು (ಬೆವರಿ. ೨೧೧); 
ಒಂದು ಆಕಳು ಆ ತೋಟವನ್ನು ಪ್ರವೇಶಿಸಿ ಅಲ್ಲಿ ಬೆಳೆಯಿಸಿರುವ 
ಕಲಮಿನ ಗಿಡಗಳನ್ನು ಮೇಯತೊಡಗಿತು (ಸಕುಮಂ. ೫೩) ; ಪಂತನು 
* « - ಹೂವಿನ ಗಿಡದ ಬಳಿಯಲ್ಲಿ ಕುಳಿತು ಅದಕ್ಕೆ ಕಲಮು ಕಟ್ಟುತ್ತಿರಲು 
(ಅಂಬಿಕೆ. ೧೯). ಕೆಲಾಮು : ೧. “ಕಲಾಮು[ಪಾಠಾಂ. ಮೂ] ಲೇಖನಿಕೆ 
ಯಕ್ಕು? (ಮಂಗರಾ. ೧೦೫-೧೫). 


[« ಆರ. ಹಂ. ಮರಾ. ಕಲಮ್‌] 


ಕಲ್ಯ, ಕಲಮ್ಮು. ಖಲಮು (ನಾ). ಪರಿಚ್ಛೇದ; ಭಾಗ: ಎರಡನೇ 


ಕಲಂ (ರಾಜೇಂದ್ರ. ೮೮); ಆ ಹಣವೆಲ್ಲಾ ಕೊಡಿಸುವ ಕಲಂ ೧ 
ಯಿಷ್ಬಾದರೆ ನಾವೂ ನಿಮ್ಮಲ್ಲಿ ಯಿನ್ನುಮೇಲೆ ನೌಕರೇ ಯಿರತಕ್ಕದಿಲ್ಲಾ 
(ಹೈದರ. ೧೦೭). ಕಲಮು: ಅದರಲ್ಲಿ ಪ್ರಸಂಗ ಬಂದರೆ ಈ ದೇಶದ 
ಆರಸರೆ ಕೂಡ ಜಗಳ ಮಾಡಬಹುದು ಎಂಬುದೊಂದು ಕಲಮು ಇತ್ತು 
(ಮುಂಬಯಿ. ೬-೧೨೭) ; ಕೆಲವು ಕಲಮುಗಳನ್ನು ಯಥಾಸ್ಥಿತವಾಗಿ 
ಇಲ್ಲಿ ತೋರಿಸಿದೆ (ಮಹಾವಂ. 1, ೫೯). ಖಲಮು: ಖಲಮು 
ಒಂದು: ಖಂದಾಯವನ್ನು ಹತ್ತುಪಟ್ಟು ಏರಿಸುವದು (ಜನನಾ. ೯೧). 
[*- ಮರಾ. ಕಲಮ್‌] 


ಕಲಂಕ, ಕಳಂಕ (ನಾ). ೧. ಗುರುತು; ಕಲೆ; ಕಪ್ಪು. 


೨. ಕುಂದು; ಪಾಪ; ದೋಷ: “ಕಣಕ ಕಳಂಕಮದು ” (ಕಬ್ಬಕ್ಕೆ. 
೧೧) ; ನಿಮ್ಮ ಹಾಗು ನನ್ನ ಮರ್ಯಾದೆಗೆ ಕಲಂಕ ಹತ್ತುವಂತಹ 
ಪ್ರಸಂಗವು ಬೈಲಿಗೆ ಬಾರದಂತೆ ಮಾಡಬೇಕೆಂದು ಹೇಳಿರಿ (ಸ್ಫೂಲನಿ. 
೨೧೨). ೩, ನಿಷ್ಠುರತೆ ; ಕ್ರೂರನಿಂಡೆ. ೪. ಕಬ್ಬಿಣಕ್ಕೆ ಹಿಡಿದ 
ತುಕ್ಕು. ೫. ಮೋಡ; ಮೇಘ. ೬. ನಿಂದೆ; ಅಪವಾದ. ಕಳಂಕ: 
೧. *ಕಂದೆಂದುಂ ಕಜಕಿಯೆಂದುಂ ಸಂದೆಗಮಿಲ್ಲವು ಕಳಂಕ? (ಕವಿಕಂ. 
೪೫). ೨. ನಿರ್ಮಳಮಪ್ಪ ನಿಜಾನ್ವಯಕ್ಕೆ ಕಳಂಕ ಪಂಕಾದ್ಮನೇಕಾಪವಾದೆ 
ವಾದುದು (ಸು ಕುಮಾ, ೨-೩೨ ವ); ಕಲಿ ಮಲಿನ ಕುಭೃತ್ಸಂಗದ - 
ಕಳಂಕಮಂ ಕರ್ಚಿ ಕಳೆಯಲೆಂದು (ಕಾದಂಪೂ. ೧೧) ; ತಮ್ಮ ವ್ಯಕ್ತಿತ್ವಕ್ಕೆ 
ಕಳಂಕ ಬರಬಾರದಬೆಂಬ ಹಿರಿಯ ಬಯಕೆಯಿರುತ್ತದೆ (ಶಿಕ್ಷದ. ೧೧೪). 
೭. ಉಗ್ರತೆ; ತೀವ್ರತೆ: “ಕಡುಹಿನಲಿ ಜೋಸದಲ್ಲಿ ಮಿಗೆ ಕಳಂಕ 
ಮದೆಂಬುದು? (ಮ ೦ಗರಾ, ೧೪೨-೧೯); *ಲಕ್ಷ್ಮಂ ಪಾಪಮತೀವ 
ತೀವ್ರಮಸಿತಂ ಮೇಘಂ ಕಳಂಕಾಹ್ವಯಂ? (ನಾನಾರ. ೮೭). 


[ಸಂ.] 


ಕಲಂಕಿತ 


ಕಲಂಕಿತ, ಕಳಂಕಿತ (ಗು). ಕುಂದುಳ್ಳ ; ದೋಷವುಳ್ಳ : ಅವನೊಬ್ಬ 
ಕಲಂಕಿತ ವ್ಯಕ್ತಿ (ರೂಢಿ). ಕಳಂಕಿತ: ಕಳಂಕಿತ ವ್ಯಕ್ತಿಗಳಿಗೆ ಏಳಿಗೆ 
ಯಿಲ್ಲ (ರೂಢಿ). [ಸಂ.1 
ಕೆಲಂಕಿನಿ, ಕಳಂಕಿನಿ (ನಾ). ಕುಂದುಳ್ಳವಳು; ದೋಷವುಳ್ಳವಳು : 
ಮನೆತನದ ಹೆಸರು ಕೆಡಿಸುವಂಥ ಕಲಂಕಿನಿಯೆಂದು ನಾಮಕರಣ 
(ವಾತ್ಸಲ್ಯ. ೨೯೮). ಕಳಂಕಿನಿ: ಸೀತೆಗೂ ಕಳಂಕಿನಿ ಎಂಬ ಅಪವಾದ 
ತಪ್ಪಲಿಲ್ಲ (ರೂಢಿ). [ಸಂ. ಕಲಂಕಿನೀ) 
ಕಲಂಕ್ಕು, ಕಲಕ್ಕು(ಕ್ರಿ).೧.ಕದಡು; ಕದರು; ಬೆರಸು: “ಕಲಂಕು- 
ಆಲೋಡನೇ ? (ಶಮಧಾ) ; ಸೂಸುವ ಕಣ್ಬನಿ ಕಣ್ಗಳೊಳ್‌ ಕಲಂಕಿದ 
ಬೆಳರ್ಗೆಂಪು ಕಣ್ಣಿವರೆ (ಆದಿಪು. ೧೨-೨೬); ತೊಆಕಿ ವಿಪರೀತದಿಂ ನೆಣನ 
ನೆತ್ತರ ಮದ್ಯದ ತೈಲದಂದದಿಂ ನೆಆಿದು ಕಲಂಕಿ ಬರ್ಪೊಡಣುದಿಂಗಳಿ 
ಗನ್ಶರ ಸೇನೆ ಮೇಲೆ ಬಂದುಜದಿಜಿಕಿಗುಂ (ಲೋ ಕೋಪ. ೪-೪೯); 
ನೀರೊಳು ಕಲಂಕಿ ಗಜಾಶ್ವಸುವರ್ಣ್ಣ್ಣರಾಜಿಯಂ (ಎಕ. ೩೪, ಅರಸೀ. 
೨೧೬-೩೦; 1232). ೨. ಕಡೆ; ಮಥಿಸು; ಕ್ಷೋಭೆಗೊಳಿಸು; 
ಅಲ್ಲೋಲಕಲ್ಲೋಲಮಾಡು : ಮಂದರದಿಂದಂಬುಧಿಯಂ ಕಲಂಕಿ 
ದಸುರಪ್ರಧ್ವಂಸಿಫೋಲ್‌ (ಪಂಪಭಾ. ೭-೧೫) ; 'ಪರನರಪಾಳ ಸೈನ್ಯ 
ನವರಕ್ಷ ಸರೋವರಮಂ ಕಲಂಕಿ (ಸೌಇಇ. 2೭1-1,:೧೦೩-೬ ; 1070). 
&. ಕ್ಷೋಭೆಗೊಳ್ಳು; ಅಲ್ಲೋಲ ಕಲ್ಲೋಲವಾಗು : ಜೋಂಕನೆ 
ಕೇಳ್ಲಿರ್ದೆ ಕದಡಿ ಕಲಂಕಿದ ಬಗೆವೆರಸು ನೆಗೆದು (ಪಂಪಭಾ. ೧೧-೧೧೨) ; 
ವಿಳಾಸವತಿ ಮಹಾದೇವಿ ಭೋಂಕನೆ ಮನಂ ಕಲಂಕೆ ಮಗನನಿಂತೆಂದಳ್‌ 
(ಉದಂಉ. ೫೦೩); ಚಿತ್ತಂ ಕಲಂ ಬಿಜ್ಜಳಂ ಮರುಳಾಗಿ (ಬಸರ. 
೮-೧೦೩). ೪. ಕದಡುಗೊಳಿಸು; ಕೊಳೆಮಾಡು; ಕೆಡಿಸು: ಏಗುನೆ 
ನೇಗುವೆಂ ಕುಲವಂ ಕಲಂಕಿದಂ ಮುಗುಳಂ ಮಾಸಲ್ವೋಗಿಸಿದಂ 
(ನಂಬರ. ೧೨-೬೦). ಕಲಕು: ೧, ಕಲಿತನನ ನೀರೊಳು ಕಲಕಿದೈ 
(ಕುವ್ಯಾಉ. ೬-೧೯); ಆ ಚಮಚ ತಗೊಂಡು ಚೆನ್ನಾಗಿ ಕಲಕಯ್ಕಾ 
ಕಷಾಯನಾ (ರಾಯಕ. ೧೦೮), ೨. ತೋಳ ತೀಟಿಯನವನ ನೆತ್ತಿಯ 
ಮೇಲೆ ಕಳೆವೆನು ಕಲಕುವೆನು ಕೌರವ ಬಲಾಂಬುಧಿಯ (ಕುವ್ಯಾಭೇ. 
೧-೬೦). ೪. ಎಳೆನಗೆಗಳಲಿ ವೇದಪಾಠರ ಕಲಕಿ ಮಿಗೆ ವೇದಾಂತ ನಿಷ್ಮರ 
ಹೊಳಸಿ ದುವ್ವಾಳಿಸುವೆಮಗಿದಿರಾರು ಲೋಕದಲಿ (ಕುವ್ಯಾಆ. ೧೮-೧೪). 

(ದೇ. | ತಮಿ. ಕಲಕ್ಕು, ಕಲಜ್ಞು; ಮಲ. ಕಲಜ್ಜು; ತುಳು. 
ಕೆಲಂಕ್‌, ಕಲಂಕು; ಕೊಡ. ಕಲಕ್‌, ಕಲಂಗ್‌; ತೆಲು. ಕಲಗು, 
ಕಲಚು; ಕುರುಖ್‌. ಸಲಕ್ಕಾ ; ಮಲ್ತೊ. ಕಲ್ಲೆ] 
ಕೆಲಂಕ್ಕು, ಕಳಂಕು (ನಾ). ಕೊಳೆ; ದೋಷ: ಅಗ್ನಿಯ ಸೋಂಕಿದಲ್ಲಿ 
ಕೆನಕದ ಕಲಂಕು ಹೋಯಿತ್ತು ಜಲವ ಸೋಂಕಿದಲ್ಲಿ ದೇಹದ ಕಲಂಕು 
ಹೋಯಿತ್ತು (ಸಿದ್ದವ. ೧೯-೬೬೭). ಕೆಳೆ೦ಕು: “ಕಳಂಕಿನೊಳ್‌ 
ತೀರೆ ಜೋಹನದಲ್ಲಿ ಕಟಕ್‌ * (ಶಬ್ದಮಂ. ೧೧೭); ಕಳಂಕು ಜೋಷಿ 
ಕೊಣ್ಣನಪ್ಪೊಡೆ ಬಾರಣಾಸಿಯೊಳಂ ಪ್ರಯಾಗೆಯೊಳಂ ಸಾಯಿ x x »« 
ವಿರೆಯುವು . . . ಕೊನ್ನ ಮಹಾಪಾತಕಮ್‌ (ಎಕ. : 21, ಚಿತ್ರದು, 
೨೬-೧೭; 946?) ; ಅಜಿವ ಹೇಳುವರೆಲ್ಲರು ಮನೆಯಲ್ಲಿ ಬಿದ್ದು 
ಮೂಜಕಿಲೆ ಹಿಡಿದರಲ್ಲಾ ಅದು ಬಾಯಿಗೆ ಪಸಲೆ ಕೈಗೆ ಕಳಂಕು 
(ಮೊ ಳಿ ಮಾ, ೧೬೯-೬೬೦); ಹೃದಯದ ಕಳಂಕು ದೋಷಾಕರತೆ 
ನಪ್ವಕಲೆ ಮೊದಲಾದ ದುರ್ಗುಣಂಗಳು ವೆರಸು ಬಿಡದಳುಕದುದಯ 
ವಪ್ಪಮೃತಕರನಂ (ಸಿದ್ಧರಾ, ೬-೫೧) ; ಪರಿಪೂರ್ಣ ಶಶಿ ಕಳಂಕುಗಳ 
ಕಳೆದು ತನ್ನ ವರ ಚೆಲ್ವಿಕೆಯ ತೋಣಲು (ಕಂನವಿ. ೯-೧೩೩). 

[೮ ಸಂ. ಕಲಂಕ] 

ಕೆಲಂಗಡಿ "ಕಲ್ಲಂಗಡಿ? ನೋ. 


೧೫೮೫ 


[od 
ಛಾ 


wy 
೦ 


28 


ಕಲಂಟ್ಕ್ಮು 


ಕೆಲಂದಾನಿ, ಕಲಮುದಾನಿ (ನಾ). ೧. ಲೆಕ್ಕಣಿಕೆ ಹಾಗೂ ಮಸಿಯ 


ಕುಡಿಕೆಯನ್ನು ಇಡುವುದಕ್ಕಾಗಿ ಮಾಡಿದ ಮರದ ಪೆಟ್ಟಿಗೆ : ಖಾಸಾ 
ಮೊಹರ ಇದ್ದಂಥ ಕಲಂದಾನಿ (ರಾಜೇಂದ್ರ. ೨೮). ೨. ಒಂದು ಆಭರಣ 
(2): ೩೫ ಕಲಂದಾನಿಗೆ ಅಪ್ತ ದಳದ ಹೂವು ದೊ ೧೫ ಚ್ಛಿ ೨೦ (ಎಕ. ೫1೪, 
ನಂಜನ. ೨೮೯-೬೨; 1847). ಕೆಲಮುದಾನಿ: ೧. ಬಿಳಿಯ ಕಾಗದ 
ಹೃದಯ ಬಾಯಿ ಕಲಮ£ಮು]ದಾನಿ ನಾಲಿಗೆ ಎಂಬೊಂದು ಲೇಖ 
ಜೆಯು (ಪುರಂದ. ೨-೧೫-೫). 

[4- ಪಾರ. ಹಿಂ. ಕಲಮ್‌ ದಾನ್‌; ಮರಾ. ಕಲಮದಾನೀ] 


ಕೆಲಂಧರ (ನಾ). ಬೆರಕೆ ಜಾತಿಯವನು (?): ಶಾಪಯುಕ್ತರಂ 


ಕಂಡೆನು ಚತುರ್ವೇದ ನಿಂದಕ ಶ್ರಾವಕರ ಕಂಡೆ ಬೌದ್ಧ ಪ್ರಚಯವ 

ಕಂಡೆನುಂ ಪಾಂಚರಾತ್ರಿಕ ಕಲಂಧರರುಗಳ ಕಂಡೆ . . . ಕಂಡದಿಲ್ಲ 

ಕಲಾಮಾಲಿಶೇಖರ ಭಕ್ತಗಣಂಗಳಂ ಸ್ವಪ್ನದಲ್ಲಿ (ಏಕೋಪು. ೨-೭೨). 
[೮. ಸಂ. ಕಲಂದರ] 


ಕಲಂಬ, ಕಳಂಬ (ನಾ). ೧. ಕದಂಬ ವೃಕ್ಷ. ೨. ಸೊಪ್ಪಿನ ಕಾವು, 


೨-ದೇಟು, — ದಂಟು. ೩. ಅಂಬು; ಬಾಣ: ಎನಗೆಯಿದಿರೆ ನೀನೆನುತ 
ಪಾನಕ ಕಲಂಬವ ಬಿಟ್ಟನು (ಪ್ರಭುಪು. ೬-೩೧). ೪. ಚಕ್ರವಾಕ ಪಕ್ಷಿ, 
೫. ಹಂಸಪಕ್ಷಿ; ಅಂಚಿ. ೬, ಕೆಂದಾವರೆ; ಕೆಂಪುತಾವರೆ. ಕಳಂಬ : 
೩. ಈ ಕಳಂಬವ ಕಾಯ್ದುಕೊಳ್ಳೆನುತೆಚ್ಚನಾ ಪಾರ್ಥ (ಕುವ್ಯಾಶ. 


` ೨-೫೨); ಕಂತು ಕಳಂಬ ಕದಂಬಂ ಸ್ವಾಂತನನೊಳಪೊಕ್ಕುದಂದು 


ಯತಿಪುಂಗವರಾ (ಹವಿಸ್ಮಾರ. ೬-೨೫); “ಶತಪತ್ರ ಚಕ್ರವಾಕಂನುತ 
ಹಂಸಂ ಬಾಣ ನಾಲ್ಕು ಶಬ್ದ ಕಳಂಬಂ” (ನಾನಾಕಂ. ೫೦). : [ಸಂ.] 


ಕಲಂಬಡೆ (ಕ್ರಿ). ದೇಹಶಕ್ತಿಯನ್ನು ಪಡೆ; “ಜ್ಞಾನವನ್ನು ಪಡೆ; 


ವಿಧಾನವನ್ನು ತಿಳಿ?” (ಸುಕುಮಾ. ಕೋಶ): ಪಡೆಯದೆ ಮನುಷ್ಮ 
ಗತಿಯಂ ಪಡೆದುಂ ರತ್ನತ್ರಯಂಗಳಂ ಪಡೆಯಡೊಡೇ ಪಡೆಮಾತೊ 
ಬೇಗ ಮರ್ದುಂಬಡೆದುಂ ಕಲಂಬಡೆಯದಂತೆ ನಿಸ್ಪಲಮಲ್ಲೇ (ಸುಕುಮಾ. 
[ಕಲ್ಕ? + ಪಡೆ] 


೧೨-೫೯). 


ಕೆಲಂಬಾಸನ, ಕಳಂಬಾಸನ (ನಾ). ಬಾಣವನ್ನು ಬಿಡಲು ಸಾಧನ 


ವಾದುದು; ಬಿಲ್ಲು; ಧನುಸ್ಸು : ಆ ಮಹಾತ್ಮಂಗೀಕೆ ಸೇರುವಡೆ ಧನುವ 

ನೊಡ್ಡಿ ಪಿನಾಕಪಾಣಿಯ ಜನಪರನು ಬರಿಸಾ ಕಲಂ [ಪಾಕಾಂ. ೪ಂ]ಬಾಸ 

ನವನ ಗೆಲಿದಂಗೀವುದಾತನೆ ವಿಷ್ಣುವೀಗೆಂದ (ತೊ ರಠರಾ. ೧-೧೬-೩೦). 

ಕಳಂಬಾಸನ: ಮೇಲಿನ ಪ್ರಯೋಗದ ಪಾಠಾಂತರವನ್ನುನೋಡಿ. 
[ಕಲಂಬ + ಅಸನ] 


ಕೆಲಂಬಿ, ಕಲಬಿ, ಕಲುಬಿ (ನಾ). ೧. (ಕರಾ) ಅಲಮಾರು; 


ಕಪಾಟು: ಕಲಂಬಿಯ ಬೀಗದಕ್ಕೆ ಇತ್ತಕೊಡು. ರೂಪಾಯಿ ತೆಗೆಯು 
ತ್ರ್ವೇನೆ (ಒಡ್ಡಿಉ ೭೦). ಕೆಲಬಿ: ೧. ತುಪ್ಪ ಬೆಣ್ಣೆ ಮೊದಲಾದವುಗಳನ್ನು 
ಇಟ್ಟು ಬೀಗ ಹಾಕಿದ ಒಂದು ಕಲಬಿ (ಕಾನೂರು. ೫೧); ಅಲ್ಲೆ ಇವೆ, 
ಐಗಳೆ, ಕಲಬಿ ಹಿಂದುಗಡೆ (ಮಲೆಮ. ೩೬೨). ಕಲುಬಿ: ೨. ತೊಟ್ಟ; 
ದೋಣಿ: ಮರದ ಅಥವಾ ತಾಮ್ರದ ಕಲುಬಿ. ಎಂದರೆ ಉದ್ದವಾದ 
ಬಾದಾಮಿ ಆಕೃತಿಯ ತೊಟ್ಟಿಗಳು... ಆ ಕಲುಬಿಯೊಳಗೆ ಹದವಾದ ರೀತಿ 
ಯಲ್ಲಿ ನೀರನ್ನು ಬೆರೆಯಿಸಿ ಹರಳೆಣ್ಣೆಯಿಂದ ನೆನೆಯಿಸಿ (ಮಲೆಮಂ. ೨೪). 
[+ ತುಳು. ಕಲಂಬಿ, ಕಲೆಂಬಿ] 


ಕಲಂಜ್ಯಿ (ನಾ). ಒಂದು ಜಾತಿಯ ಸೊಪ್ಪು (ಕಿ). 


[+- ಕಮಿ. ಕಲಮ್ಬಿ) 


ಫೆಲಂಬು, "ಕಲುಂಬ್ಬು' ನೋ. 


45| ಕಲಂಬ್ಮು (ನಾ). ಒಂದು ಜಾತಿಯ ಮರ; ಕಡವಿನ ಮರ (8: 


[< ಸಂ. 'ಕಲಂಬ) 


ಕಲಕ 


ಕಲಕ, ಕಲುಕ(ನಾ). ೧. ಬೆರಕೆ; ಮಿಶ್ರಣ; ಕಲ್ಕ (8). ೨. ಕುದಿ 
ಸದೆ ಇರುವ ಔಷಧಿಗಳ ಮಿಶ್ರಣ (ಕ). ಕಲುಕ : ೧. ಮಂದಾಗ್ನಿ 
ವೆಗ್ಗಳಿಸಿದರೆ : ಕಲುಕೆ ಕಷಾಯಂಗಳ ತೆಗೆದುಕೊಂಡಲ್ಲಿ ಪರಿಹಾರ 
ಮಪ್ಪುದು (ವಚಶಾ. 1], ೧೦೦); ಮೆಣಸು ಜೀರಿಗೆಯರೆದುಕಲುಕ 
[ಪಾಕಾಂ. ಕಲ್ಯ] ದೊಳು ಹಾಕಿ (ಸೂಪಕಾ. ೪-೩೫). [ಸಂ ಕಲ್ಯ] 

ಕಲಕೆಂಠೆ, ಕಳಕಂಠ (ನಾ). ೧. ಇಂಪಾದ ಧ್ವನಿಯುಳ್ಳದ್ದು ; 
ಕೋಗಿಲೆ: ಮಾಂದಳಿರೆಸಆೀಂಟ ಚೀ ತು ಕಲಕಂಠ ನಿಚಯ 
(ಮೋಹತ. ೪-೪೮) ; ಕಲಕಂಠನುಲಿ ಘೋಷಿಸಿತು ಜಗಕೆ, ರಾಮಾಗಮನ 
ವಾಕ್ಷೆಯಂ (ಶ್ರೀರಾಮಾ. ೧೫-೪೦೩). ೨. ದುಂಬಿ; ಭ್ರಮರ. 
೩. ಪಾರಿವಾಳ ; ಕಪೋತ. ೪. ಹಂಸಪಕ್ಷಿ; ಅಂಚೆ. ೫. ಇಂಪಾದ 
ಧ್ವನಿ, ಕಂಠ. ಕಳೆಕಂಠ; ೧, ಕಳಕಂರಕ್ಕತನುಗೆ ಚಾಪಳತಾ 
ಕೋಹಣ ವಿಕಾರೆಂ (ಮಲ್ಲಿಪು. ೨-೨೭); ತದ್ವನಾಂತ ಳತಾನೀಕದಿನುಣ್ಮು 
ತಿರ್ಪ ಕಳಕಂಠಧ್ವಾನಸಂತಾನಂ (ಜಗವಿ. ೨-೬); ಬಲನರ್ಪಾಅಡಿ 
-ಬಗ್ಗಿಪ ಕಳಕಂಠಂ ತೊಂಡುಗೆಡೆವ ಗಿಳಿ (ರಾಜಶೇ. ೨-೩೮) ; *ಬಲ್ಲಿದ 
ಗಾನಾಆಡಿ ಸಿಕೆಮುಲ್ಲಾಸದಿ ಮೂಣುನುಡಿಯು ಕಳಕಂಠಾಖ್ಯಂ 5 
(ನಾನಾಕಂ. ೧೦೪). (ಸಂ. 

ಕಲಕಂಡುಗ (ನಾ). ಒಂದು ಅಳತೆ: ಇದರ್ಕ್ಕೆ ಕೂಟ್ಟವಿರ್ಶ್ಯಟನಿ 
ಕಣ್ಣುಗಂ ಕಲಕಣ್ಣುಗ ಮುಕ್ಕಣ್ಣಿಗ (ಎಕ. ೫, ಕೋಲಾರ. ೮೯; 
ಸು. 753). [ಕಲ್ಯ * ಕಂಡುಗ (ಆ ಖಂಡುಗ)] 

ಕಲಕಲ, ಕಳಕಳ. (ನಾ). ೧. ಮಧುರ ಧ್ವನಿಗಳ ಬೆರಕೆ; ದುಂಬಿ, 
ಹಕ್ಕಿ ಮೊದಲಾದುವುಗಳ ಮಿಶ್ರಧ್ವನಿ: ಕೋಟಪಕ್ಷಿ ಕಲಕಲ ತುಮುಲ 
ಮಾಧುರ್ಯದಿಂ (ಶ್ರೀರಾಮಾ. ೧೨೬-೩೨); ಸಖಿಯೊಬ್ಬಳು ಹೊರಗೆ ಬಳೆಯ 
ಕಲಕಲವನ್ನು ಕೇಳಿದೆ ತನ್ನ ಸಖಿಯಿಂದ ಎಚ್ಚರಿಸಲ್ಪಡುತ್ತಾಳೆ(ಧ್ವನ್ಯಾಲೋ. 
೧೧೪). ೨. ಗಜಬಜೆ ; ಗಲಾಟಿ; ಗೊಂದಲ: ಕೆಲಕೋಡು ಮನೆಗೆ 
ಪೋಗು ಪೋಗೆಂಬಾ ಕಲಕಲ ಜನರೊಳುಣ್ಮಿದುದು(ಡಂಪ್ರಸಾಂ.೨೦-೨೨). 
೩. (ಆಲಂ) ತಳಮಳ; ಸಂಕಟಿ; ಚಿಂತೆ: ವಿಷದ ಮೊದಲನೆಯ 
ಬಟ್ಟಲವನ್ನು ಎತ್ತುವಾಗ . , . ಹೊಟ್ಟಿಯೊಳಗೆ ಕಲಕ ಲನವೆದ್ದು 
(ಕೃಷ್ಣಾಕು. ೨-೧೭). ಕಳಕಳ :' ೧. ಬಿಚ್ಚಳಿಪ ಪರಭೃತದ ಕಳಕಳ 
ದೊಳೆ ಮಸುಳ್ಹುದು ದಿನಿಜಯುಗಳ ಕಳಕಳನಿನದೆಂ (ಅದಿಪು. ೬-೯೪) ; 
ಉಲಿವ ಮಂಗಳ ಪಾಠಕರ ಕಳಕಳದೊಳುಪ್ಪವಡಿಸಿದನನನಿಪತಿಲಕ 
(ಕುವ್ಯಾದ್ರೋ. ೯-೧೧). ೨. *ಕೋಳಾಹಳಃ, ಕಳಕಳಃ, ತುಮುಲಃ 
ಈ ೩ ವ್ಯಾಕುಳಮಪ್ಪ ಧ್ವನಿ”? (ಹಲಾಯು. ೨೩-೧೩೮) ; ಪಿರಿದುಂ 
ಕಳಕಳಮಾಗಿ ಆರಸಂಗಜಾಪಿ (ವಡ್ಡಾರಾ, ೧೧೧-೧೯); ಆಗಳಾ ಕಳಕಳಕ್ಕೆ. 
ಮಜಲುಂದಿದಯ್ವರುಮೆಲ್ಚೃತ್ತಿದೇನೆಂದು ಬೆಸಗೊಳೆ (ಪಂಪಭಾ. ೩-೧೮ವ); 
ತಳಾಜರ್‌'... ರತ್ನದ ಬೆಳಗಂ ಕಂಡು ಕಳಕಳರವಮಂ ಮಾಡುವುದುಂ 
(ಧರ್ಮಾಮೃ. ೬-೮೬); ಅಗಿನ ಪಟಹ ಮೃದಂಗ ಕಹಳಾದಿಗಳ ಕಳಕಳ 
ರಭಸದಶದಿಕ್ಕು ಗಳ ಮಾತಾಡಿಸಿ (ಕುವ್ಯಾಭೀ. ೧-೪೬). ಹಿ, ಬಲಿದುಸುರ 
ಬಿಸುಸುಯಿಲ ಹಬ್ಬಿದ ಕಳಕಳದ ಕಂಬನಿಯ ಕಿಬ್ಬೊನಲಿಳಿವ ಕದಪಿನ 
ಹೊತ್ತ ದುಗುಡದ ಮುಖದೊಳ್ಳೆತಂದ (ಕುವ್ಯಾಭೀ. ೧೦-೧೫) ; ಬಂಡು 
ಬಕ್ಕುಡಿ ಭಂಗಬಂಧನ ಕನಲೈ ಕಳಕಳಮೆಂಬಿವು ... ಜನದೊಳಿಲ್ಲ 
(ಡೆಬಪು. ೬-೪೨). 

(ಡೇ. ॥ ತಮಿ. ಕಲಕಲ, ಕಲಕಲಪ್ಪೆ ; ಮಲ. ಕಳಕಳ; ತುಳು. 

ಕಲಕಲ, ಗಲ್‌'ಗಲ್‌, ಕಳಕಳ, ಗಳಗಳ ; ತೆಲು. ಕಲಕಲ] 

ಕಲಕಲಗುಟ್ಟು (ಕ್ರಿ). ಕಲಕಲ ಶಬ್ದಮಾಡು: ನೆಲ ಬಿರಿವಂತೆ ನಾನಾ 
ವಾದ್ಯ ಮೊಳಗೆ ಮಾರ್ಬಲ ಕಲಕಲಗುಟ್ಟ ನಡೆಯೆ (ಭರಚ. ೫೩-೨೩). 

(ಕಲಕಲ + ಕುಟ್ಟು] 


೧೫೮೬ 


ಕಲಕು 


ಕಲಕಲಾಟ (ನಾ). - ಕಲಕಲ ೨. ಗರುಡಿಯಿಂದ ಸಾಧಕರ ಕಲಕ ಲಾಟ 
ಆಗಾಗ್ಗೆ ಕೇಳಿಸುತ್ತಿದೆ (ಹೆಬ್ಬೆರ. ೮-೩) ; ನೂರಾರು ರೀತಿಯ ವಿಚಿತ್ರ 
ಭಾವನೆಗಳ ಕಲಕಲಾಟ ನಡೆದಿತ್ತು ಆಕೆಯೊಳಗೆ (ಬರಹಾ. ೧೧೪). 
[ಕಲಕಲ + ಕುಟ್ಟು 

5| ಕಲಕೆಲಿಸು, ಕಳಕಳಿಸ್ಕು (ಕ್ರಿ). ೧. ಕಲಕಲ ಶಬ್ದಮಾಡು; ಗಜ 
ಬಜಿಸು : ಕಲಕಲಿಸಿತು ಸೇನೆ ಜಯಜಯಯೆಂದುಬ್ಬಿ ಘುಳುಘುಳಿಸುವ 
ವಾರ್ಧಿಯಂತೆ (ಧರಡ. ೪೦-೧೦೬); ಕಲಕಲಿಸುತ್ತ, ಕರೆಯುಂಗಯ್ಲಳನ್ನು 
ಮುನ್ನೀಡಿ, ಲಲ್ಲಯ್ಬುವ ಕಾದಲೆಯ ಇಂಪಿನ ಅರುಮೆಯಿಂದ (ಮಂತ್ರಶ. 
೬೨-೩).ಕಳೆಕೆಳಿಸು,: ೧. ಕಳಕಳಿಸಮರಿಯರಂ ಕಣ್ಕೊಳೆ ಬಗ್ಗಿಸುವಲ್ಲಿ 
(ಆದಿ. ೭-೧೫) ; ಕಳಕಳಿಪ ಕೋಗಿಲೆಗಳು (ಕಾದಂಪೂ. ೮೩೭) ; ವೃಥಾ 
ಕಳಕಳಿಸಿ ನುಡಿವರೆ ಮಾನ್ಮರು (ಕುವ್ಯಾದ್ರೋ. ೨-೫೧). ೨. ಕಿಲಕಿಲ 
ಎನ್ನು: ತಲೆಪಅಿದಾಗಳ್‌ ಕಳಕಳಿಸಿ ನಗುತುಮಿರ್ದುದು ತಳಿಗೆಯ 
ಮೇಲ್‌ (ಪಂಪಭಾ. ೬-೬೪); ದೆಯಾಮಿತ್ರಸೆಟ್ಟ ಬಾಯ ತಂಬುಲಂ 
ಸೂಸೆ ಕಳಕಳಿಸಿ ನಕ್ಕು (ಧರ್ಮಾಮೃ. ೧-೧೭೨) ; ಪವನಸುತ ಕಳಕಳಿಸಿ 
ನಗುತವೆ'ಕೌರವೇಂದ್ರಂಗೆಂದನುತ್ತರವ (ಕುವ್ಯಾಭೀ. ೫-೧೨). 
೩. (ಆಲಂ) ಸಂಕಟಪಡು : ಬಾಯ್ಬಿಡುವ ವಧುವಂ ನೋಡಿ ಕಳಕಳಿ 
ಸುತಖಿಳ ಬಂಧುಗಳು (ಮಹಾವಿ. ೬-೭) ; ನೆಳಲು ಇಲ್ಲದ ಬಳೀಲಿ 
ಬಲವುಳ್ಳವನಾದರೂ ಕಳಕಳಿಸನೆ (ಗಾದೆ). ೪. ಆತುರಪಡು : ತಿಳಿ 
ಯದೆ ಹೋಗಿ ನೀವು ಸುಮ್ಮನೆ ಕಳಳಳಿಸಿದಿರಿ (ಭಾಷಾಶಾ. ೨೯); 
ಸುಧಾರಣೆಗಳನ್ನು ಆಚರಣೆಗೆ ತರಬೇಕೆಂಬ ತೀವ್ರಾಭಿಲಾಷೆಯಿಂದ 
ಕಳಕಳಿಸತೊಡಗಿದರು (ಕ್ರಿಯಾಶಿ. ೧೧೦). [ಕಲಕಲ + -ಇಸ್ಕು] 

ಕಲಕಾಂಚಿ (ನಾ). ಇಂಪಾಗಿ ಧ್ವನಿಮಾಡುವ ಒಡ್ಯಾಣ,--ಕಾಂಚಿ: 
ಉಲಿಯೆ ಕಲಕಾಂಚಿ ಮುಡಿಯಿಂದಲರುಗೆ (ರಾಜಶೇ. ೧೦-೭). 

[ಕಲ + ಕಾಂಚಿ] 

25| ಕಲಕಾಟಿ (ನಾ). ಕಲಕಿ ಹೋಗುವಿಕೆ; ತಳಮಳ; ಕ್ಷೋಭೆ: 
(ಸಾಮಾಜಿಕದ ರಾಜಕೀಯದ) ಉಗ್ರಶಕ್ಷೋಭಿ ; ಕಲಕಾಟಿ; ಪ್ರಾಕೃತಿಕ 
ಉಗ್ರಸಂಶೋಭೆ (೦೫೪೬1610೦೩, ಇಂಕನಿ), 

[ಕಲಕ್ನು(< ಕಲಂಕ್ಕು) + ಆಟ] 

ಕಲಕಾಡು (ಕ್ರಿ). ಕದಡುಗೊಳಿಸು ; ಕ್ಷೋಭೆಗಳಿಸು : ತಿಳಿಗೊಳನ 
ಕಲಕಾಡಿ ಬಿರಿದಚ್ಚಲರ ಧೂಳಿಗಳ-ಚೆಲ್ಲಾಡಿ .* . ಎಳವೆಲರೆಂಬ ಸೊಕ್ಕಾನೆ 
ತಾನೆ ತನ್ನಿಚ್ಚೆಯಿಂ ತಿರುಗುತಿದೆ (ಜೈ ಮಿಭಾ. ೩-೨೪) ; ಕಲಕಾಡಿದಾಗ 
ಕೆಸರು ಕೆಲಗೇರಿ ಬರಿಯ ಹೆಸರು (ಗಂಗಾತ. ೧೮-೧೧) 

[ಕಲಕ್ಕು* ಆಡು] 

ಕೆಲಕಾಲ (ಅ). ಯಾವಾಗಲೂ; ಎಲ್ಲ ಕಾಲವೂ; ಸ್ಲಿರವಾಗಿ : 
ಕಲಕಾಲಾವೆಗ್ಗಳಿಯರಿಗೆ ದೂರಜಲನಿಧಿಯೊಳು ಫೊಕ್ಕು ನೆರೆಯ ತಂದ 
ವರುಂಟಿ (ವಸಾಸು. ೨೨-೨); ಬಲು ದೈವಾಸಂಕೃತ ವಿಜಯವಿಠಲ 
ಶಿಮ್ಮ ಕೆಲಕಾಲ ಜಾಗರವಾಗಿದ್ದ ಲೋಚನ (ತೀರ್ಥಮ. ೧೬೪); ಕಲಕಾಲ 
ದಾಸಯ್ಯನಾದರೆ ತಿರುಮಂತ್ರ ಹೇಳ್ಳ್ಯಾನು (ಗಾದೆ). 

[+ ತೆಲು. ಕಲಕಾಲ] 

“| ಕೆಲಕೆಸು (ಕ್ರಿ). ೧. ಕಲಕುಗೊಳಿಸು ; ಕದಡು : ಬಿದರಿನ ಬಡಿಗೆಗಳಿಂದ 
ಆ ನೀರನ್ನು ಕೆಲವು ಹೊತ್ತಿನ ತನಕ ಒಳಿತಾಗಿ ಕಲಕಿಸಿದ ಬಳಿಕ 
(ಮುಂಬಯಿ ೪-೫೫). ೨. ಹೇಳು; ನುಡಿ (?): ಸತ್ಯವ ಶಪ್ಪದೆ 
ತಡೆಯದೆ ಮಾನಿನಿಯ ರನ್ನೆ ಕಲಕಿಸು ಬೇಗಂ (ಹಮ ಚ. ೧೯೭-೧೬) ; 
ಪಶುವ ಕೊಂದಡೆ ಕುಲವು ನಾಶವದಾಗಿ ಪೋಪುದು . .. ಕಲಕೆ£ ಕಿ) ಸದಿ 
ರೆನಗೆ (ಹಮಚ. ೧೨೫-೧೧). [ಕಲಕ್ಕು + - ಇಸ್ಯು) 

ಕಲಕ್ಕು "ಕಲಂಕ್ಕು' ನೋ. 


935 


45 


Vol-2-9A 


ಕಲಕ್ಕು 


ಕಲಕ್ಕು (ನಾ). ಕೆಸರು ; ರಾಡಿ; ಕರ್ದಮ : ಮಳೆಗಾಲದಲ್ಲಿ ಕಲಕಾದ 
ಹೊಳೆಗಳು (ಮುಂಬಯಿ. ೫-೩೧೩) ; ಪುಲಿಕೇಶಿದೊರೆಯಾಳಿ ಕಲಕೆಲ್ಲ 
ತಿಳಿಯಾಗಿ ಬಲ ಕಾಣ ಕೇಳೊ ದೊಡಬಸವ (ಜನಗೀ. ೬೦-೩). 

ಕಲಕಾಗು - (ಕದಡಿ) ಬಗ್ಗಡವಾಗು : ಕುಮಾರಿಯ ಅಂತಃಕರಣ 
ಕಾಸಾರವು ಕದಡಿ ಕಲಕಾಯಿತು '(ಕೃಷ್ಣಾಕು. ೧-೧೧) 
[೮ ಕಲಂಕು] 

ಕಲಕುನೀರು (ನಾ). ೧. ಕದಡಿದ ನೀರು. ೨. ಬಣ್ಣ ಬೆರಸಿದ 

ನೀರು; ಓಕುಳಿ: ಕಾಮನ ಹುಣ್ಣಿಮೆಗೆ ಕಲಕುನೀರು (ಗಾದೆ). 
[ಕಲಕ್ಕು 4 ನೀರ್ಕು (ಆ ನೀರ್‌,)] 

ಕಲಕುಮಲಕು (ನಾ). ಕದಡಿದ ಸ್ಥಿತಿ; ಕ್ಷೋಭೆ : ಈ ಕಲಕುಮಲಕು 
ಆದಾಗೆ ನಿನಗೆ ನಡದದ ಮ್ಯಾಲ ಕೆಳಗ (ಹೃದಸ. ೧೬-೮) ; ಕರುಳ 
ಕಲಕುಮಲಕಿನಲ್ಲಿ ಕುದಿದು ಕುದಿದ ಹಾಲೆ (ಗಂಗಾತ. ೧೦೪-೧೩); 
- ಒಂದಿಲ್ಲೊಂದು ಕಂಟಿಕವು ಬಂದು ಜೀವನವು ಕಲಕುಮಲಕಾಗುವದು 
(ಕರ್ಣಾಕ. ೩೬೧); ಅರ್ಜುನನ ಮನಃಸ್ಥಿತಿ ಕಲಕುಮಲಕಾಗಿತ್ತು 
(ಬಿದುರೆ. ೮೬). [ಕಲಕ್ಕು + ಮಲಕ್ಕು] 

ಕಲಕೇತ (ನಾ). ವೇಷಧಾರಿಯಾಗಿ ಹಣವನ್ನು ಸಂಪಾದಿಸು 
- ವವನು; ಮಾಯಕಾರ: ಕಲಕೇತರಂತೆ ಊರ ಮಗನೆಂದು ಬಾಗಿಲಲ್ಲಿ 
ಇಆಿದುಕೊಂಬವನಂತೆ ಅವ ಮಾಡಿಕೊಂಡ ವ್ರತ ಅದಾರಿಗೆ ಯೋಗ್ಯ 
(ಎಲೇಶ್ವ. ೫೭); ಗುಮ್ಮಡಿಯಂತಪ್ಪ ತಾಯಿ ನೋಡೆನಗೆ ಕಲಕೇತ 
ನಂತಪ್ಪ ತಂದೆ ನೋಡೆನಗೆ (ಬಸವ. ೩೨೦) ; ಬೂತು ಕಲಕೇತರ್ಗಂ 
ಕರದೀವ ತೆಜದಿ ಸುರಸರನಣಿದೀವರೆ ಧಾತ್ರಿಯಲ್ಲಿ (ನೀತಿಸಾ. ೬೦೩) ; 
“ಓಂದು ಬಗೆಯ ಪಿಶಾಚಿ” (ಬಸವ. ಕೋಕ). 

[< ಸಂ. ಕಲಹಕ್ಸೇತ್ರ?) 

ಕಲಕೇಶಿ (ನಾ). ೧. ಮಾಯಗಾರ್ತಿ : ಮುರುಕುತೊಟ್ಟಲಿಗೊಂದು 
ಹರಕುಚಾಪೆಯ ಹಾಸಿ ಅರಚುಪಾಪನ ಮಲಗೀಸಿ ಅವರಕ್ಕ ಕಲಕೇತಿ 
ಹಾಡಿ ಹಿಗ್ಯಾಳ (ಹಳ್ಳಿಯ. ೭೭); ನೋಡು, ರಾಣಿ, ಈ ಕಲಕೇತಿ ಬಂದಳು 
(ಮಲ್ಲಿ. ೨೩೬). ೨, ಚದುರಿನ ಸವಿಮಾತನಾಡುವವಳು (ಕಿ). 

[(ಕಲಕೇತ + -ಇೃ] 

ಕಲಕೇತಿತನ (ನಾ). ೧. ಮಾಯಾವಿತನ. ೨. ಸವಿಮಾತನಾಡುವ 
ಚಾತುರ್ಯ (8). [ಕಲಕೇತಿ + ತನ] 

ಕಲಗಂಚಿ "ಕಲಗರ್ಚು? ನೋ. 

ಕಲಗಂಚು "ಕಲಗರ್ಚು' ನೋ. 

ಕಲಗಚ್ಚು "ಕಲಗರ್ಚು' ನೋ. 

ಕಲಗರ್ಚು, ಕಲಗಂಚಿ, ಕಲಗಂಚು, ಕಲಗಚ್ಚು (ನಾ). ೧. ಅಕ್ಕಿ 
ತೊಳೆದ ನೀರು. ೨. ಮುಸುರೆ ನೀರು; ದನಕರುಗಳು ಕುಡಿಯ 
ಲೆಂದು ಬಾನೆ ಅಥವಾ ದೋಣಿಯಲ್ಲಿ ತೌಡು, ಬೂಸ ಮೊದಲಾದು 
ವನ್ನು ಬೆರಸಿಟ್ಟ ನೀರು: ಪರಮಾನ್ನಮಂ ಸೇವಿಸುವ ಭೋಗಿ 
ಕಲಗರ್ಚಿಂಗೆ ಮೋಹಿಸುವನೇ (ಪದ್ಮರಾ. ೬-೧೬) ; ಎಮ್ಮೆಗೆ ಕಲಗರ್ಚು 
ಕುಡಿಸಿಬಿಡು (ರೂಢಿ). ಕೆಲಗಂಚಿ: ೩. ಮುಸುರೆ ನೀರನ್ನು ಇಡುವ 
ಪಾತ್ರೆ, ಜಾನಿ; “ಮುಸುರೆಡೋಣಿ * (ಜಾನಕೋ. ೩೫). 
ಕಲಗಂಚು : ೨. ಬೆಳೆ ಮಾಡಿಕೊಳ್ಳದಿದ್ದರೆ ಆರಗಾಲ ಬರೆಗಾಲಂಗಳಲ್ಲಿ 
ಏನೂ ಯುಕ್ತಿ ತೋಚದೆ ಕಲಗಂಚಿನಲ್ಲಿ ಬಿದ್ದ ಇಲಿಯಂತೆ ಒದ್ದಾಡಿ 
ಮರಣ ಹೊಂದುವರು (ಕೃಷಿಪ್ರ. ೧೬೦). ಕಲಗಚ್ಚು : ೨. ಕರಿಕೆಯ 
ಬೇರು ಕಲಗಚ್ಚಿನ ನೀರು ಸರಿಹೋಗುತ್ತದೆ (ದೀಪಹ. 1, ೨೯) ; ಅಲ್ಲಿ 
ಮಂಗಳೆ ' ದನಕರುಗಳಿಗೆ ಕಲಗಚ್ಚು ಇಡುತ್ತಿದ್ದಳು (ಸರ್ವಮಂ. ೩೩೫). 

[ಕಲ್ಯ * ಕರ್ಚು; (ಆ ಕಟ್ಟು)] 


೧೨೫೬೭ 


25 


50 


ಕಲಧೌತ 


ಕಲಗಾತಿ (ನಾ). ಕಲಹ ಮಾಡುವವಳು; ಜಗಳಗಂಟಿ: ಪುರಹರನ 
ಭಕ್ತರಿಗೆ ಭವಿ ನರೆಗುರಿಗಳು ಸಮನೆ ತೆರಳಿ ಕಲಗಾತಿಯರೇ (ಶರಲೀ. 
೨೬೦-೩). (ಆ ಕಲಹಗಾರ್ತಿ?) 

ಕಲಗೆಯ್‌ (ಕ್ರಿ). ಜಗಳವಾಡು ; ಯುದ್ಧಮಾಡು: ಈ ಮೂವರು 
ಕಿರುತೊಟ್‌ ಮರಿಯಾದೆ ಆಳೆಮತ್ತ ಕಾಡುವಟ್ಟಿ ಕಲಗೆಯ್ದನೆನ್ನು ಮುನಿದು 
ವಲ್ಲೆವರಸ ದೇವಯ ಮೂಡಲ ಗೋನನ್‌ ಬರುಮಾನಟ್ಟದ (ಎಕ. ೫, 
ಶ್ರೀನಿವಾ. ೩೦-೫; ಸು. 8007). [೮ ಕಲಹಗೆಯ್‌ ?) 

ಕಲಡು, (ಕ್ರಿ). ೧. ರಾಡಿಯಾಗು ; ಕೆಸರಾಗು: “ಕಲಡು-ಕಲುಷೇ ” 
(ಶಮಧಾ). ೨. ಕ್ಲೋಭೆಗೊಳಿಸು : ವಿಚಾರದ ಬಗೆಗೆ, ಧರ್ಮದ 
ಬಗೆಗೆ, ಅವರಿಬ್ಬರಿಗೂ ನಡೆದ ವಾದವ್ರೆ ಇಬ್ಬರ ಮನಸ್ಸನ್ನೂ ಕಲಡಿತ್ತು 
(ದೂರಸ. ೨೦೪). [ಆ ಕದಡು] 

ಕಲಡ್ಕು (ನಾ). ಕ್ಷೋಭೆ: ಪ್ರಭುದ್ರೋಹದ ದುರಾಶೆಯ ಕಲಡು ಕಿಲುಬು 
ಸೊಂಕೂ ಪಾಡಳಿಯಿಸದ ಸರಲತೆ (ಬೆಟ್ಟಆ. ೧೮೬-3). [£ ಕದಡ್ಕು] 

ಕಲತಾನ (ನಾ). ಇಂಪಾದ ನಾದ; ಮಂಜುಳ ರವ: ನದಿಗಿರಿ 
ನಿರ್ಧುರಜಲ ಕಲತಾನದಿ, ವಿಹಂಗ ಕೂಜನ ಮಧುಮಯಗಾನದಿ 
(ಪಾಂಚಜ. ೫೮). [ಕಲ್ಮ * ತಾನ] 

ಕಲತಾನಿ (ನಾ). ದಪ್ಪನೂಲಿನ ಬಟ್ಟಿ; ಕ್ಯಾನ್‌ವಾಸು : ಅರಿಶಿನ, 
ಹುಣಿಸೇಹಣ್ಣು . .. ಮುಂತಾದ ಕಲತಾನಿ ಚೀಲದೊಳಗೆ ತುಂಬಿ ಬರು 
ವಂಥ ಜೀನಸು (ಮುಂಬವ್ಯಾ. ೧೪). 

[*-ಅರ, ಕತ್ತಾನ್‌ ; ಮರ. ಕಲತಾನೀ, ಕಂತಾನ್‌, ಕತಾನ್‌] 

ಕಲತಿ, ಕಲ್ಲತ್ತಿ (ನಾ). ಮಣ್ಣಿನ ಪಾತ್ರೆ; ಮಡಕೆ: ಎಲೆ ಗೋಟಿ 
ನಿನ್ನ ಮಗನ ದೆಸೆಯಿಂದೆಮ್ಮ ಕಲತಿಯ ಮೊಸರು ಬದುಕದು ನೆಲಹಿನ 
ಬೆಣ್ಣೆಯುಳಿಯದು (ನೇಮಿಸಂ. ೧೫-೯೩). *ಲ್ಲಶ್ತ್ಮಿ: ಜಿತ್ತ ಬೀಸಣಿಕೆ 
ಕಾಳಂಜಿ ಕನ್ನಡಿಯು ಕಲ್ಲತ್ತಿ ಚಾಮರ ಕುಂಚ ಪನ್ನೀರ ಪಕ್ಕಳೆಯು 
ಕತ್ತೂರಿ. .. ಪಿಡಿದೂಳಿಗದ ಕೋಮಲಾಂಗಿಯರು (ಪ್ರಭುಪು. ೪-೭೭). 

[< ಸಂ. ಗಲಂತಿಕಾ] 

ಕಲತ್ರಣ್ಣ (ನಾ). (?): ಪಂಚಪರ್ವಕೆ ಕಲತ್ತಂಣ ತಳುತುಂಬಿ ದೀವಿಗೆಗೆ 
ಪರ್ವ್ವ ೧ಕ್ಕೆ (ಸೌಇಎ. ೧೯೩೨, ಉಡುಪಿ. ೩೩೮ -೧೧। ?). [?] 

ಕಲತ್ರ, ಕಳತ್ರ (ನಾ). ೧. ಹೆಂಡತಿ; ಮಡದಿ: ಶ್ರುತಿನುತಿಪಾತ್ರೇ 
ಶಿವನ ಕಲತ್ರೇ (ಉದ್ಭದೇ. ೧-ಟೌ. . ೨. (ಹೆಂಗಸರ) ಕುಂಡೆ ; ಶಿಕ್ರಿ : 
ಆಸ್ತೋಕ ಕಲತ್ರದಿನಿರವಶಿಗೆಯ ಶಸ್ತಸ್ತಬಕ ಕಚದಿನೆಸೆವವಳಂ... 
ಅಳವೇ ಬಣ್ಣಿಸಲು (ಉದ್ಭದೇ. ೨-೪೯). ಕಳೆತ್ರ : ೧. “ದಾರಂ ಕಳತ್ರಂ 
ಗೃಹಂ ಗೃಹಿಣಿ... ಮಹಿಳೆಯೆನೆ ಹೆಂಡಿತಿಗೆ ನಾಮಮಕ್ಕುಂ*(ಮಂಗರಾ. 
೯೦-೬); ನಿನ್ನ ಕಳತ್ರ್ರಮಾ ಧರಾವಧು (ಕವಿರಾ.೩-೧೬೨); ಮೋಹಮಯಂ 
ನಿಗಳಂ ಕಳತ್ರಂ (ಪಂಪಭಾ. ೪-೧೨). ೨. *ಕಾಂಚೀಪದಂ, ಕಳತ್ರಂ 
ಜಘನಂ, ಶ್ರೋಣೀ, ಕೆಳುದ್ಮತೀ- ಈ ೫ ಜಘನಂ? (ಹಲಾಯು. 
೮೪-೩೫೮). ೩. [ಜ್ಯೋತಿ] “ಲಗ್ನದಿಂದ ಏಳನೆಯ ಸ್ಥಾನ 
[ಪತ್ನಿಯ ವಿಚಾರವನ್ನು ತಿಳಿಸುವ ಸ್ಥಾನ] ೫ (ಹಾತತಿ. ಪರಿ. ೩೬೮). 

[ಸೆಂ.] 

ಕಲಧೌತ, ಕಳಧೌತ (ನಾ). ೧. ಚಿನ್ನ: ಅಪಗತಘಾತಿದ್ವಿಷದ್ವೀರ್ಯ 
ನಿರ್ದಂ ಕಲಭೌತಕ್ರ್ಸ್ಮಾಧರಂಬೊಲ್‌(ಅಜಿಪು. ೭-೨೧); ಬಹುಳ ಕಾಲಾಗರು 
ಧೂಮಶ್ಯಾಮಲಿತ ಕಲಧೌತ ಧೂಪ ಘಟಂಗೆಳಿಂ (ಪಂರಾಮಾ.೧೨-೨ ವ). 
೨. ಬಿಳಿಯ ಬಣ್ಣ; ಶ್ವೇತವರ್ಣ. ೩. ಮದ್ದುಗುಣಿಕೆ; ಉಮ್ಮತ್ತದ 
ಗಿಡ; ದಶ್ತೂರ: ಪಾಲಾಶ ಕಲಧೌತ ಪುಸ್ಪಂಗಳುಂತುಳಸಿ... 
ಲಿಂಗಕ್ಕೆ ಪ್ರಕ್ಟಾಲಿಸಿ (ಗುರುಚಾ. ೬-೧೭). ೪. ಬೆಳ್ಳಿ *ಉಮ್ಮತ್ತಂ 
ಬಿಳಿದುಂ ತೀವಿದ ಭಂಗಾರೆ ಬೆಳ್ಳಿ ಕಲಧೌತಾಖ್ಯಂ? (ನಾನಾಕಂ. ೮೨). 


ಕಲಧೌತಾಚಲ 


ಕಳೆಧೌತೆ: ೧. ತಟತಟ ತೊಳಗುವ ಕಳಧೌತ ಕಳಶಂಗಳೊಳ್‌ ತೆಕ್ಕನೆ 
ತೀವಿ (ಪಂಪಧಾ. ೧೪-೧೭ ವ); ಕಳಧೌತಚ್ಛವಿಕುಂದ ಕುಟ್ಮಲರದಂ 
(ಚಂದ್ರಷು. ೪-೭) ; ಕಲ್ಲೊಳು ಸುರುಚಿರ .ಕಳಧೌತಮುಂ ಸುಪಾಲೊಳು 
ನೆಯ್ಮುಂ ಪೊರೆದಿಪ್ಪಂತಿರೆ ಜೀವಂ ಪೊರೆದಿಕ್ಳುಂ ದೇಹದಲ್ಲಿ (ಪರ ಮಾ. 
೫೮-೬೩). ೪. “ಕಳಧೌತಂ ತಪನೀಯ ರೂಪ್ಯಯುಗದೊಳ್‌” 
(ವಸ್ತುಕೋ. ೧೨೩-೩೪). [ಸೆಂ.] 

ಕಲಧೌತಾಚಲ (ನಾ). ಚಿನ್ನದ ಬೆಟ್ಟಿ; ಮೇರು ಪರ್ವತ: ನೆಲೆಯಂ 
ನಿಟ್ಟಿಸಲಂತರಗೆಟ್ಟಾ ಕಲಧೌತಾಚಲದಿಂ ದಕ್ಷಿಣಗೊಂಡೊಲವಿಂ ತನ 
ಗುತ್ತರವೆನಿಸಿತ್ತೆಂದೇಳಿಸಿ ಮೇರುವನು... ಎಸೆದುದು ಶಂಕರನ 
ಮೃಗಾಂಕಾಂಕನ ವರಭವನ (ಉದ್ಭದೇ. ೫-೧೩). [ಕಲಧೌತ * ಅಚಲ] 

ಕಲನ (ನಾ). ೧. ಮಾಡುವುದು ; ಉಂಟುಮಾಡುವುದು. ೨. ಸೇರಿ 
ಸುವುದು; ಜೋಡಿಸುವುದು; ಹೊಂದಿಸುವುದು. ೩. ಕಲೆ; 
ಕಳಂಕ; ಕಪ್ಪು. ೪. ಕಲಲ; ಗರ್ಭಾಣು. ೫. [ಗಣಿತ] 
“ಒಂದು ಗೊತ್ತಾದ ಪದ್ಧತಿಯ ಗಣನೆ” (Calculus. ಇಂಕನಿ) ; 
ಈ ರೀತಿಯಲ್ಲಿ ನ್ಯೂಟನ್‌ ಲೈಬ್ನಿಟ್ಟರಿಗೆ ಮುಂಚೆ ಕಲನಶಾಸ್ತ್ರ 


೧೫೬೮೮ 


ಳೆಲರವ 


ಖಿಲಬತ್ತು : ಒರಳುಗಳನ್ನೂ ಖಲಬತ್ತು ಗಳನ್ನೂ ವಿಶೇಷವಾಗಿ ಈ 
ಶಿಲೆಯಿಂದ ಮಾಡುವರು (ಮುಂಬಯಿ. ೬-೨೪೬) ; ರಾಯರ ಖಲಬತ್ತಿಗೆ 
ರಾತ್ರಿ ಹಗಲು ವಿರಾಮವಿರಲಿಲ್ಲ (ಕಗದ್ಯ. ೧೨೩). 

[೯- ಮರಾ, ಖಲಬತಾ, ಖಲಬತ್ತಾ] 


5 |ಕಲಬಿ "ಕಲಂಬಿಿ' ನೋ. 


(೦೩1010)ದೆ ಭಾವನೆಗಳನ್ನು ಸ್ವಲ್ಪಮಟ್ಟಿಗೆ ಕೊಟ್ಟವರಲ್ಲಿ ಫರ್ಮಟನೂ |" 


ಒಬ್ಬನು (ಗಣಿಡ. ೧೨೩). 
ಕಲನಿ "ಕಟನಿ' ನೋ. 
ಕಲನೆ (ನಾ). - ಕಲನ ೨: ಅಲಘು ತಪದಿಂ ನಿರಾಹಾರ ಪರ್ಣಾಹಾರ 

ಕಲನೆಯಿಂದೆಸಗಿದ ಮಹಾತಪದಿ (ವೆಂಕಾರಾ. ೩-೨-೨೩). "ಕಲನೆಗೈ' 

ಪರಾ. [ಸಂ. ಕಲನ] 

ಕಲನೆಗೈ (ಕ್ರಿ). ಒದಗಿಸು; ವಿರ್ಪಾಟುಮಾಡು: ಕಲ್ಯಾಣಮಪ್ಪಂದದಿಂ 
ಕಲನೆಗೈವೇಳ್ಳು (ವೆಂಕಾರಾ. ೨-೨೧-೪). 

[ಕಲನೆ4 ಗೈ (ಆ ಕೆಯ] 

ಕಲಪರಟ. "ಕಲ್ಪರಟಿ' ನೋ. 

ಕಲಪರಟಿ "ಕಲ್ಪರಟಿ?` ನೋ. 

ಕಲಪು, (ನಾ). ಕೂಡಿಹಾಕಿದ ವಸ್ತು; ಮನೆಗೆ ಬೇಕಾದ ಮರ 
ಮುಟ್ಟು ಮೊದಲಾದ ಪದಾರ್ಥಗಳ ಸಂಗ್ರಹ್‌ (?) : ಭೂಪಾಲಕನ 
ಶಿಲ್ಪಿಗರು ವಿಲಯ ಹೊಂದಿದ ಪುರದ ರೆಚನೆಯ ಕಲಸಿನಿಂ ಪೊಸತಾಗಿ 

ತ್ವರೆಯಲಿ ನಲವಿನಿಂ ಮಾಡಿದರು (ರಘುವಂ. ೧೮೮-೩೮). (2) 
ಸಲಪು, (ನಾ). (ಉಕ) ಕೂದಲು ಕರ್ರಗೆ ಕಾಣುವಂತೆ ಲೇಪಿಸುವ 

ಬಣ : ಏನು ತಲೆ ಬಣ್ಣಿಸಲಿ ತಿಗಳಿ ಮೀಯುವ ಹೊಲವ? ಕಲಪನ್ನು 

ಕಾಣವೇ ನನ್ನ ಕಣ್ಣು (ನಾದಲೀ. ೫೩-೪) ; ಓಣಿಗಳ ಸುತ್ತಿ ಕಲಪು 

ಹಚ್ಚಿದ ಮಾಸೆಗಳ ತೀಡುವಿ (ನವ್ಯಕಾ. ೩೯). 

[4 ಹಿಂ. ಕಲಪ್‌ ; ಮರಾ. ಕಲಪ್‌, ಕಲಫ್‌] 
ಕಲಪ್ಪಿರು (ಕ್ರಿ). ಕೂಡಿರು; ಬೆರತಿರು (7): ಸಮರಾನಕಮಂ ಮಾಣಿಸಿ 
ಸಮುದೆಂ ಬರವೇಟ್‌ ಬಂದು ವಸುದೇವಂ ಸಂಭ್ರಮದಿನೆಅಗಲ್ಪೆ ತಾಂ 

ತೆಗದಮರ್ದಿ ಕಲಪ್ಪಿರ್ದನೊಂದು ಜಾವಂಬರೆಗಂ (ಮಹಾನೇ. ೫-೮೪). 

ಐ "ಅಮರ್ದಿರಲಪ್ಪಿರ್ದಂ' ಎಂಬುದರ ಅಪಲಿಖಿತವಿರಬಹುದೆ? 

[ಕಲಪ್ಪ್ಯು * ಇರು (೮ ಇರ್‌). 8 ತಮಿ. ಕಲಪ್ಪು - ಸ್ನೇಹ] 
ಕಲಬತ್ತು, ಕಲ್ಪತ್ತು, ಕಲ್ಪತ್ತು, ಖಲಬತ್ತು (ನಾ). ಔಷಧಿ, ಅಡಕೆ 
ಮೊದಲಾದುವನ್ನು ಕುಟ್ಟಲು ಹಾಗೂ ಅರೆಯಲು, ಕಲ್ಲು 
ಅಥವಾ ಲೋಹದಿಂದ ಮಾಡಿದ ಒರಳು ಮತ್ತು ಗುಂಡು: 
ಸಾಧುಗಳು ಕೈಯಲ್ಲಿ ಕಲಬತ್ತನ್ನು ತೆಗೆದುಕೊಂಡು ಆರತೆಗೆ ನಿಂತರು 

(ಚಿತೆಸ. ೫೩); ಕಾಂಪೌಂಡರ ಕಲಬತ್ತಿನಲ್ಲಿ ಏನೋ ಔಷಧ 

ತಯಾರಿಸುತ್ತಿದ್ದ (ವೈ. ೭೯). ಕಲ್ಪತ್ತು: (೪). ಕೆಲ್ಪತ್ತು: (8). 


[ಸಂ.] 


25 


30 


35 


40 


45 


ಕಲಬಿಲಿ (ನಾ). ಸದ್ದು; ಗದ್ದಲ (ಕ). "ಗಲಬಿಲಿ' ಸರಾ. (1) 

ಕಲಬೆರಕೆ, ಕಲೆಬೆರಕೆ (ನಾ). ಹೊಂದಾವಣೆ ಇಲ್ಲದ ವಸ್ತು ಅಥವಾ 
ವಿಷಯಗಳ ಬೆರಕೆ; ಮಿಶ್ರಣ; ಸಂಕರ: ಪೂರ್ವ ಪಶ್ಚಿಮದ 
ಸಂಸ್ಕೃತಿಯ ಕಲಬೆರಕೆ ಸದ್ಯ ಬೇಡ (ಬಾಬಲ. ೮೦); ಕಲಬೆರಕೆಯ 
ಭಾಷೆಯನ್ನಾಡುವ ಜನರ ತವರೂರಾಗಿದೆ ಮಧುರೆ (ಹೊ ಸಕ್ತಿ. ೨೯೨). 
ಕಲೆಬೆರಕೆ: ಈ ಮೊದಲು ರಾಜನೀತಿ ಮತ್ತು ಸಂಸ್ಕೃತಿಗಳು ಬೇರೆಬೇರೆ 
ಯಾಗಿದ್ದು ಈಗ ಇವುಗಳು ಕಲೆಬೆರಕೆಯಾಗಿ ಹೋಗಿರುವುದೇ ಇದಕ್ಕೆ 
ಕಾರಣ (ಶ್ರೇಷ್ಠಪ್ರ. ೧೫೪). [ಕಲ್ಯ * ಬೆರಕೆ] 

ಕಲಭ, ಕಳಭ (ನಾ). ೧. ಆನೆಯ ಮರಿ; ಮರಿಯಾನೆ. ೨. ಒಂಟೆಯ 
ಮರಿ. ೩. ಯಾವುದೇ ಪ್ರಾಣಿಯ ಮರಿ. ಕಳಭೆ: ೧. “ಕರಿಪೋತ 
ಮೆನೆ ಕಳಭಮೆನಲು ಮಜಾಗಳ್‌ (ಮಂಗರಾ. ೪೬-೧); ತಮ್ಮೊಡನೆ 
ನಲಿದಾಡುವ ಕಿಶೋರಕೇಸರಿಗಳಂ ಪಿಡಿದು ತೆಗೆವ ಕರಿಕಳಭಂಗಳುಮಂ 
(ಜೆಂಪಭಾ. ೧-೧೧೫ ವ); ಎಳೆಯ ಕಬ್ಬಿನ ಕೋಲ ವನಕರಿಕಳಭ 
ಕರದಲಿ ಮು ಜಿ ವವೊಲು ನಿಜಾನಿಳಿಲು ನಿಟಲೆಂಬಬ್ಬರಣೆಗಬ್ಬರಿಸೆ 
ದಿಗುತಟವ (ತೊರರಾ. ೧-೧೫-೪೧). &. ಮುಳ್ತಾಮಾಲಕೆಯಂ ನವವಿಚ 
ಕಿಲಮಾಲಕೆಗೆತ್ತೈಳಸಿ ಸುಟಕಿವುವಳಿಕಳಭಂಗಳ್‌ (ಪಂರಾಮಾ. ೫-೧೧೬). 

ಸಂ.) 

ಕಲಮ, ಕಳಮ (ನಾ). ೧. ನೆಲ್ಲು; ಬತ್ತ: ಆ ವಿಚಿತ್ರಶೋಭೆಯಂ 
ತಳೆದ ಕಲಮ ಕ್ಷೇತ್ರಂಗಳೊಳ್‌' (ಮಲ್ಲಿಪು. ೨-೧೯). ೨. ನೆಲ್ಲು 
ಬೆಳೆಯುವ ಸ್ಥಳ; ಗದ್ದೆ; ಪಾಮರಿಯರು ಕಲಮದೊಳು ಗಿಳಿಯ 
ಸೋವಲು (ತರ್ಕ ಕೌ. ೧-೩೪). ಕಳೆಮ: ೧, ಕಳಮ ಕಣಿಶ ಕಬಳ 
ಸಮುತ್ಯ ಶುಕಪ್ರಕರಮೆಸೆಯೆ (ಶಾಂತಿಫು. ೧-೬೦); ಸವಿಶೇಷಂ ಬೆಳೆ 
ದೊಪ್ಪಿ ತೋರ್ಪ ಕಳಮಂ (ಸುಕುಮಾ. ೧-೭೪) ; ಶಶಿ ಶಕಲಸಮ 
ಕಳಮ ತಂಡುಲನಿಕಾಯದಿಂ (ಚಂದ್ರಘ. ೬-೧೦೧); ಕಳಮಾದಿ 
ಧಾನ್ಯದ ರಾಸಿ ದೇಸಿವಡೆಜೆಸೆವಿರ್ಫುದು (ರುಕ್ಮಾಂಗ. ೧-೧೧). "ಕಳವೆ? 
ಪರಾ. [ಸಂ.] 

ಕಲಮಲ (ನಾ). ಕಳವಳ; ತಳಮಳ; ಸಂಕಟಿ: ಸಾವಿನ ನೋವಿಗೆ 
ಕಲಮಲನೆದ್ದು ನೆಲವನ್ನೆಲ್ಲಾ ಶುತ್ತುವೆನೆಂದು ಗೆದರುತ್ತಿಹುದು (ಗರಿ. 
೬೧-೮) ; ನಿಮ್ಮನೆಲ್ಲ ನೆಲಸಮ ಮಾಡಿದಾಗ ಎದೆಯ ಕಲಮಲವು ಕಡಿಮೆ 
ಯಾದೀತು (ಜನನಾ. ೧೭); ವಸಂತನ ತಾಯಿಗಂತೂ ಮಗನ ಕಾಗ 
ದವು ಹೊಟ್ಟೆ ಯಲ್ಲಿ ಕಲಮಲವನ್ನ್ವೇ ಎಬ್ಬಿಸಿತ್ತು (ದೂರಸ. ೨೭೭); 
ಅವಳ ದನಿಗೆ ಹೊಟ್ಟಿ ಯಲ್ಲಿ ಕಲಮಲವೆದ್ದಿತು (ಮೂರುದಾ. ೩೧೯). 

[4- ಮರಾ. ಕಳಮಳ, ಕಲಮಲ] 

ಕಲಮು, "ಕಲಂ; ನೋ. 

ಕಲಮ್ಮು "ಕಲ್ಲೂ? ನೋ. 

ಕಲಮುದಾನಿ "ಕಲಂದಾನಿ' ನೋ. 

ಕಲರವ (ನಾ). ೧. ಮಧುರವಾದ ಧ್ವನಿ; ಇಂಪಾದ ರವ: 
ಹೇಮಂತ ಶೈಶಿರದ ಮಾಗಿ ಮಡಲಿಡೆ ತರಣಿ ಸೊ ಮನ ತಿರೆ 
ಬಿಸಿಲ್ಬೆಳ್ಹಿಂಗಳವೊಲಾಗೆ ತಾಮರಸರಾಜಿ ನಸಿದುವು ಉಗ್ಗಿದುವು ಕೋಗಿ 
ಲೆಯ ಕಂಠಕಲರವಗಳು (ಜೈ ಮಿ ಭಾ. ೨೮-೧). 3. ಪಾರಿವಾಳ; 
ಕಪೋತ. ೩. ಕೋಗಿಲೆ. [ಕಲ್ಮ *- ರವ] 


ಕಲಲ 


ಕಲಲ (ನಾ). ರೇತಸ್ಸು ಸ್ತ್ರೀಯರ ಗರ್ಭಕೋಶವನ್ನು ಪ್ರವೇಶಿಸಿದ 
ಮೊದಲನೆಯ ರಾತ್ರಿ ಯಲ್ಲಿ ಉಂಟಾಗುವ ನಕಾರ: ಜಃ 
ಕೃತದುಕೃತ ನಿಯಮೋಚಿತ ವಿಧಿಯಿಂ ಕಲಸಿ ತುಟ? (ಯೋಗಾಂವಿ. 
೧-೨೯) ; ಜೀವದಲ್ಲಿ ಪುಗಲೇ ಕದಿನದಲ್ಲಿಯೂರ್ಜಿತ ಕಲಲವೆಂಬ ಪೆಸರಂ 
ತಾಳುತೈದು ದಿವಸಂಬರಂ ಮೆಜಕಿದಿರ್ಪುದು (ವೀಶೈಪು. ೪-೨೧-೩೮) ; 
ಮಾತೆಯ ರಜಸ್ಸು ಹಿತೃವೀರ್ಯಂಗಳೊಂದಾಗಿ ಸಾತಿಶಯದಿಂ ಪ್ರಥಮ 
ದಿನದಲ್ಲಿ ಕಲಲಮಹುದು (ಚೆಬಪು. ೫೮-೫). [ಸೆಂ] 

ಕಲಲಕಣ (ನಾ). ಕಲಲದ ಕಣ; ಜೀವಕಣ : (ಪಾರಿ. ೧೩). 

[ಕಲಲ + ಕಣ್ಮ] 

ಕಲಲಕಣಶಾಸ್ತ್ರ (ನಾ). ಜೀವಕಣವನ್ನು ಕುರಿತ ವಿದ್ಯೆ: (ಪಾಂ. 
೨೬). [ಕಲಲಕಣ + ಶಾಸ್ತ್ರ) 

ಕಲಲು, ಖಲಲು.(ನಾ). ಹಾಳು ; ಭಂಗ; ನಾಶ : ಮತಸಂಬಂಧವಾದ 
ಪೂಜೆಗೆ ಸೇರಿರುವ ಗುಂಪನ್ನು ಕಲಲು ಮಾಡೋಣ ಸಂವತ್ಸರ ಪರ್ಯಂ 
ತರ ಶಿಕ್ಷೆ (ಗ್ರಾಮಾಕ. ೧೮೯). ಖಲಲು : ನಿಮ್ಮ ವಂಶದ ಆಸ್ತಿ; ಇದನ್ನು 
ಯಾರೂ ಖಲಲು ಮಾಡುವಂತಿಲ್ಲ (ಮಲ್ಲಿ. ೧೮೦). 

ಕಲಲುಮಾಡು ಇ ಕೆಡಿಸು; ಭಂಗಪಡಿಸು. 
[+ ಅರೆ. ಖಲಲ; ಮರಾ. ಖಲಲ, ಖಲೇಲ] 

ಕಲವರ "ಕನವರ' ನೋ. 

ಕಲವರಿಕೆ "ಕನವರಿಕೆ? ನೋ. 

ಕೆಲವರಿಸು "ಕನವರಿಸ್ಕು: ನೋ. 

ಕಲನಿಂಕ, ಕಳವಿಂಕ (ನಾ). ಗುಬ್ಬಿ; ಗುಬ್ಬಚ್ಚಿ: “ಕಲವಿಂಕಃ, ಚಟಕ, 
ಗೃಹಬಳಿಭುಕ್‌, ನೀಲಕಂಠ: ಪ್ರೆ ೪ pk ಿ(ಲು)” (ಹಲಾಯು. 
ಮ ಕಲವಿಂಕದಂದದಿಂದೊಳಪೊಕ್ಕು ನೋಡಿದಂ (ವೆಂ ಉರಾ. 
೫-೩-೩೫). ಕಳೆವಿಂಕೆ: ಮಿಡುಕಿ ಕಳವಳಿಪ ಕಳವಿಂಕಸಂಕುಳಂಗಳುಂ 
(ಚಂದ್ರಪು, ೫-೬೫ ವ); ಚಿಲಿಮಿಲಿಗ ಜಾಣ್ವಕ್ಕಿ ಚಳೋರಿ ಕಳಿಂಗ 
ಕಳವಿಂಕ .. . ಮುಖ್ಯವಿಹಂಗವಿವೆ (ತೊರರಾ. ೩-೧-೩೩) ; ಕಬ್ಬಕ್ಕಿ 
ಕಳವಿಂಕ ಪಿಂಗಳಿಕೆ ಸಾಳ್ವ (ರುಕ್ಮಾಂಗ. ೧೦-೫). [ಸಂ.] 

ಕೆಲವೆ, ಕಲುವೆ (ನಾ). ತಾವರೆಹೂ. “ಚೆಂಗಲವೆ? ಪರಾ. 
ಕೆಲುವೆ: (ಕಿ). [+ ತೆಲು. ಕಲವ, ಕಲುವ] 

ಕಲಶ, ಕಳಶ (ನಾ). ೧. ಬಿಂದಿಗೆ; ಕೊಡ; ಘಟ. ೨. ಪೂಜೆಯಲ್ಲಿ 
ನೀರು ತುಂಬಿ ಇಡುವ ಚೆಂಬು, “ಕುಂಭ; ಆರತಿಯಲ್ಲಿಡುವ 
ಗಿಂಡಿ: ನಾನಾನರ್ಣ ರಮಣೀಯ ದಿನದೇವಿ ತಾಂ ಬಾಲಾರ್ಕ ಕಲಶ 
ದೀಪಂಬಿಡಿದು (ಶ್ರೀರಾಮಾ. ೯೬-೪೯೭). ೩. ದೇವಾಲಯ ಹಾಗೂ 
ಮಂದಿರದ ಗೋಪುರಕ್ಕೆ ಹಾಕುವ ಕಂಚು ಅಥವಾ ಹಿತ್ತಾಳೆಯ 
ಅಲಂಕಾರದ ಶಿಖರ: ಕಲಶಂ ಚಂಡಪ್ರಭಂ ಪಂಜರಂ ಭಗಣಂ... 
ಗಗನಚ್ಛ ತ್ರದ ಹೇಮದಂಡಮೆನಿಸಲ್‌ ಸಾಲ್ದತ್ತು ಹೇಮಾಚಲಂ (ಜಗವಿ. 
೧-೨೫). ಕಳಶ: ೨. ಕಳಶಂ ಕನ್ನಡಿ ರಂಗವಲ್ಲಿ ರಸವದ್ಗೀತಂ 
ವರಸ್ತ್ರೀಜನಂ ತಳಿರುಯ್ಯಲ್‌ , . . ಇಲ್ಲದ ಜಿನಾವಾಸಂಗಳಿಲ್ಲೆಲ್ಲಿಯುಂ 
(ಪುಷ್ಪ. ೨-೭೩). [ಸಂ.) 

ಕಲಶಜ, ಕಳಶಜ (ನಾ). ೧. ಕೊಡದಲ್ಲಿ ಹುಟ್ಟಿದವನು; ಅಗಸ್ತ್ಯ. 
೨. ದ್ರೋಣಾಚಾರ್ಯ: ಅಂತೆ ಗೆಯ್ವೆ ನೆಂದು ಕಲಶಜನನಿಬರ ಮೊಗಮಂ 
ನೋಡಿ (ಪಂಸಭಾ. ೨-೫೩ ವ) ; ಗುರುವರೆನ ಕಲಶಜನ ಕೊಂಡೆವು 
(ಕಿಮ್ಮಶಾಂ. ೨-೯). ೩. ಅಗಸ್ತ್ಯ ನಕ್ಷತ್ರ. ಕೆಳೆಶಜ : ೨. ಸುರಸಿಂಧು 


ಪ್ರಿಯಪುತ್ರ ಕೇಳ್‌ ಕಳಶಜಾ ನೀಂ ಕೇಳ್‌ (ಪಂಪಭಾ. ೭-೧೫). 


೧೫೮೯ 


೩. ಕಳಶಜನುದಯದೊಳೊದವಿದ ಜಳಾಶಯಂ ತಿಳಿದುವು (ಶಾಂತಿ ಫು.;ಆಟ 


೧೦-೧೩೯). 


[ಸಂ.) 


ಕಲಶೋದ್ಭನ 


ಕಲಶಪೂಜೆ (ನಾ). ಮಂಗಳಕಾರ್ಯ ಅಥವಾ ಧರ್ಮಕಾರ್ಯಗಳಲ್ಲಿ 
ಶುದ್ಧೋದಕ ತುಂಬಿದ ಕಲಶಕ್ಕೆ ಮಾಡುವ ಪೂಜೆ: ಕಲಶಪೂಜೆ 
ಆದ ಮೇಲೆ ಮಂಗೆಳಕಾರ್ಯ ಪ್ರಾರಂಭವಾಗುತ್ತದೆ (ರೂಢಿ). 
[ಕಲಶ *- ಪೂಜೆ,] 
ಕಲಶಪ್ರತಿಷ್ಠೆ (ನಾ). ೧. ಪೂಜೆ ಮೊದಲಾದ ಸಂದರ್ಭದಲ್ಲಿ ವಿಧ್ಯುಕ್ತ 
ವಾಗಿ ಕಲಶವನ್ನಿರಿಸುವುದು. ೨. ದೇವಾಲಯದ ಗೋಪುರದಲ್ಲಿ 
ಅಲಂಕಾರದ ಕಳಸವನ್ನು ವಿಧಿ ಪೂರ್ವಕವಾಗಿ ಸ್ಥಾಪಿಸುವುದು, 
ಇಡುವುದು: ದೇವಾಲಯಕ್ಕೆ ಕಲಶ ಪ್ರತಿಷ್ಠೆಮಾಡಿದರು (ರೂಢಿ). 
[ಕಲಶ + ಪ್ರತಿಷ್ಠೆ] 
ಕಲಶಪ್ರಾಯ (ನಾ). (ಆಲಂ) ಉತ್ತಮವಾದುದು ; ಶ್ರೇಷ್ಠವಾ 
ದುದು: ಗದ್ಯಗಳಲ್ಲಿ ಆ ಕೃತಿ ಕಲಶಪ್ರಾಯವಾಗಿದೆ (ರೂಢಿ). 
[ಸಂ.1 
ಕಲಶಪ್ರೋದ್ಭ್ಛೂತ, ಕಳಶಪ್ರೋದ್ಭೂತ (ನಾ). - ಕಲಶಜ ೧: 
ಎನ್ನೊಳ್ಳಿಸಂ ಪುಟ್ಟಿ ತೆನ್ನಂ ಕಲ [ಪಾಠಾಂ. ೪) ಶಪ್ರ್ರೋದ್ಭೂತನಂ 
ದೀಂಟಿದಂ (ರಾಜಶೇ. ೧-೧೭೨). ಕಳಶಸ್ಪೋದ್ಭೂ ತ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಸಂ. (ಕಲಶ ಪ್ರೋದ್ಯೂತ)] 
ಕಲಶರೇಖೆ (ನಾ). [ಸಾಮುದ್ರಿ] ಅಂಗೈಯಲ್ಲಿರುವ ಕಲಶಾಕಾರದ 
ಒಂದು ರೇಖೆ: ಕಲಶರೇಖೆಯು ಡಮುರುಕೇಖೆಯು ಮಕರಧ್ವಜ 
ರೇಖೆಯು ಇವು ಯಾವಾತನಿಗೆ ಉಂಟೋ ಆತನು ಅತ್ಯಂತ ಬುದ್ಧಿ ಶಾಲಿ 
ಯಾಗಿ ಕೀರ್ತಿವಂತನಾಗಿ (ಸಾಮುಲ. ೫೬-೪). 
[ಕಲಶ + ರೇಖೆ] 
ಕೆಲಶವಿಡು. (ಕ್ರಿ). ೧. ಶಿಖರವನ್ನು ಇಡು; ಮುಡಿಯಿಡು. 
೨..(ಆಲಂ) ಅತಿ ಹೆಚ್ಚಿನ ಶೋಭೆಯನ್ನುಂಟುಮಾಡು: ಕಲಶಸ್ತನೆ 
ಯರ್‌ ನಿಜ ಕುಚಕಲಶದ ಚೆಲ್ವಿಂಗೆ ಕಲಶವಿಟ್ಟಂಶಿರ್ದರ್‌(ಕಾದಂಪೂ.೭೨); 
ನನ್ನ ವಿಜ್ಞಾನಸಂಪತ್ತಿನ ಧವಳಕೀರ್ತಿಗೆ ಕಲಶವಿಡಲೆಂದೇ ಅದು ಸೃಷ್ಟಿ 
ಯಾಗಿರಬೇಕೆಂದು ಒಳದನಿಯೊಂದು ಹೇಳುತ್ತದೆ (ಯೋಧಪು. ೫೭). 
[ಕಲಶ -- ಇಡು] 
ಕೆಲಶಸ್ಥಾಪನೆ (ನಾ). ೧. ಕಲಶಪೂಜೆಗೆ ಮೊದಲು ಅದರ 
ಪೂರ್ವಾಂಗವಾಗಿ ಶಾಸ್ತ್ರೋಕ್ತರೀತಿಯಿಂದ ನೀರುತುಂಬಿದೆ 
ಕಲಶವನ್ನಿರಿಸುವುದು. ೨. 'ಮೆದುವೆಮೊದಲಾದ ಶುಭ ಸಮಾರಂಭ 
ಗಳಲ್ಲಿ, ಕಲಶಗಳಲ್ಲಿ ನವಗ್ರಹಗಳನ್ನು ಆವಾಹನೆ ಮಾಡಿ, ಪೂಜಿಸಿ, 
ನೈವೇದ್ಯ ಸಲ್ಲಿಸುವ ಒಂದು ವಿಧಾನ (8). [ಕಲಶ* ಸ್ಥಾಪನೆ] 
ಕಲಶಸ್ನಾನ (ನಾ). ಕಲಶಾಭಿಷೇಕ. [ಕಲಶ * ಸ್ನಾನ] 
ಕಲಶಾಭಿಷೇಕ (ನಾ). ಮಂತ್ರೋಕ್ತವಾಗಿ ಕಲಶದ ನೀರಿನಿಂದ 
ಸ್ನಾನಮಾಡಿಸುವುದು: ಪಂಡ ಕಲಶೋದಕಗಳಿಂದ ಶಿಷ್ಯನಿಗೆ 
ಮಂತ್ರೋಕ್ತವಾಗಿ ಸ್ನಾನಮಾಡಿಸುವುದೇ ಕಲಶಾಭಿಷೇಕ (ಅಷ್ಟಾವಿ, ೧). 
[ಕಲಶ + ಅಭಿಷೇಕ] 
ಕಲಶಿ (ನಾ). ೧. ನೀರಿನ ಪಾತ್ರೆ; ಜೆಂಬು. ೨. ಒಂದು ಬಗೆಯ 
ಸಸ್ಯ (ಕ). [ಸಂ. ಕಲಶಿ, ಕಲಶೀ) 
ಕೆಲಶೋದಕ (ನಾ).ಕಲಶದಲ್ಲಿ ತುಂಬಿದ ನೀರು: ಈ ಕಲಶೋದಕನೇ 
ಪಾದ್ಯವಾಗುವುದು (ಶಾಕುಂತ. ೧೨-೧೬). [ಕಲಶ * ಉದಕ್ಕ] 
ಕಲಶೋದ್ಭವೈ, ಕಳಶೋದ್ಭವ (ನಾ). -ಕಲಶಜ ೨: ಗುರುಸುತ 
ಶಲ್ಕ ಕಲಶೋದ್ಧ ವರು ಸೌಬಲರಾದಿ ಯಾದವರವನಿಪಾಲನ ಕಂಡರು 
(ಕುವ್ಯಾಭೀ. ೧-೨). ಕಳೆಶೋದ್ಭೈವ: ಕಳಶೋದ್ಭವನ ದೇಹವ್ಯಥಿಯ 
ಕೇಳ್ದು (ಕುವ್ಯಾದ್ರೊ(. ೧-೪). [ಕಲಶ * 'ಉದ್ಭವ] 


ಕಲಸ 


ಕಲಸ, ಕಳಸ (ನಾ). ೧. - ಕಲಶ ೨: ಮಾಣಿಕಗನ್ನಡಿ ಹೊನ್ನ ಕಲಸ 
ಗಳು ಕಾಣಿಸುತಿರೆ ನೃಪಕಟಕ ., . ಸೊಗಸಿದುದು (ಧರಡ. ೩೯-೭೬). 
೨.= ಕಲಶ ೩: ಮಲ್ಲಿಕಾರ್ಜುನದೇವರ ಜೀರ್ಣೋದ್ಧಾರವನು ... 
ಸುವರ್ಣ ಕೆಲಸವ ಮಾಡಿಸಿ (ಎಕ. ೪11, ಶಿವಮೊ. ೧೦೨-೩೫; 1215). 
ಕಳಸ್ಸ : ೧. ನಡೆಕಂದರ್‌ ಸಂತಸದೆ ಪೊನ್ನ ಕಳಸದ ದಂತದ ಸಿವಿಗೆಗಳ 
ನೇಣ ಭೋಗಿಯರರೆಬರ್‌ (ಪಂಪಭಾ. ೯-೧೦೧). ೨. ಭಿತ್ತಿ ಇಲ್ಲದೆ 
ರತ್ನದ ಹೊದಿಕೆಯ ಮೇಲಿಪ್ಪ ಕಳಸವ ಕಂಡವರಾರನು ಕಾಣೆ 
(ಆದವ, ೭೬); ನಳಿನಮುಖಿಯರ ಸಕಲ ಸೃಷ್ಟಿಗೆ ಕಳಸವಿದು (ಕುವ್ಯಾಆ. 
೧೩-೨೩) ; ಇಳೆಯೆಂಬ ಮನೆಗೆ ಕಳಸವೆನಿಸುವ ಬೆಳುಗುಳದ ಬೆಟ್ಟ ದೊಳು 
(ಕ್ರಿಷಸಾಂ. ೧-೭). ೩. (ಆಲಂ) ಗಣ್ಯವ್ಯಕ್ತಿ; ಹಿರಿಯ: ಕೊಮಾರ 
ಪೈಕರಲ್ಲಿ ಕೆಲವು ಹಳ್ಳಿಗಳಿಗೆ ಕೂಡಿ ಕಳಸನೆಂಬ ಮುಖ್ಯ ಪಂಚನಿರು 
ತ್ತಾನೆ (ಕಭಾಗೆ. ೧೮೧); "ಎಣ್ಣೆಜೋಗಿ' ಬಂದು ಹಾಲುವಕ್ಕಿಯ 
ಶಕುನವನ್ನು ಒಡಚಿ ಹೇಳುವಾಗ "ಈ ಬೀದಿಯಲ್ಲಿ ಒಂದು ಕಳಸ 
ಬೀಳಬೇಕು” ಎಂದು ನುಡಿದು (ಬೆಳುಮ. ೮೪). 
[ಆ ಸಂ. ಕಲಶ] 

ಕೆಲಸನ್ನ (ನಾ). ೧. ಕಲಸಿದ ಅನ್ನ: ಕಲಸನ್ನಗಳ ಕರತಳದ ಮಧ್ಯ 
ದೊಳಿಟ್ಟು (ಕೃಷ್ಣಗೋ. ೨-೬೦). ೨. ಉಪ್ಪು, ಕಾರ, ಹುಳಿ, ಸೇರಿಸಿ 
ಒಗ್ಗರಣೆ ಹಾಕೆದ ಅನ್ನೆ; ಚಿತ್ರಾನ್ನ: ಹಸನಾಗಿಯುದುರುದುರುವಂ 
ತಟ್ಟ ಕೂಳನಾಜಕಸಿ ಹಲವು ಭಾಗೆಯಂ ಮಾಡಿ ತನಿವಾಲ ಕೆನೆಮೊಸರ ಕೆನೆ 
ಯುಪ್ಪುಳ್ಳಿ ಹಸಿಯಲ್ಲಯೇಲಕ್ಕಿಯಿಕ್ಕುವುದು ಮತ್ತೊಂದಕೆ ಮೊಸರುಪ್ಪು 
ಸದೆ ಮೆಣಸು ನೀರುಳ್ಳಿಯೇಲಕ್ಕಿ ಹಸಿಯಲ್ಲವಿ kA ಮಾನಿನಉಯ 
ಚಿತ್ತಳಿಸಿವೊಸೆದದಂ ಹಾಕಿ ಮಾವಿನಕಾಯ ಕಲಸನ್ನವೆಂ [ಪಾಠಾಂ. ಕಲಸು 
ಗೂಳೆಂ]ದು ಹೆಸರಂ ಕರೆವುದು (ಸೂಪಶಾ. ೩-೧೫) ; ಕಲಸನ್ನ ಜಿಣ್ಣೆ, 
ಮೊಸರು, ಪಲ್ಕ ... ಮೊದಲಾದ ತಿನಿಸುಗಳನ್ನೆಲ್ಲ ಬುಟ್ಟಯಲ್ಲಿ 
ಹಾಕಿದಳು (ಕಪಪು. ೩-೬೩). [ಕಲಸ್ಕು + ಅನ್ನ] 
ಕಲಸ್ಕು, ಕಲಿಸ್ಕು (ಕ್ರಿ). ಬೆರಸು; ಕೂಡಿಸು; ಕಲೆತುಕೊಳ್ಳುವಂತೆ 
ಮಿಶ್ರಣಮಾಡು : “ಕಲಸು - ಸಮ್ಮಿಶ್ರೇ ? (ಶಮಧಾ) ; ರಂಗದೊಳ್‌ 
ಸಣ್ಣಮಪ್ಪ ಪಿಟ್ಟಿನೊಳಾನುಂ ನೀರೊಳ್‌ ಕಲಸಿದ ಪಿಟ್ಟಿನೊಳಾನುಂ 
(ಚಾವುಂಪು. ೭೩); ಅಟ್ಟ ಅಶನವಾದಡೂ ಕಲಸುವದಕ್ಕೆ ಳ್ಳ ಉಂಬುದಕ್ಕೆ 
ಬಾಯಿ ಬೇಕು (ಅವ ಚಂ. ೨೭೧-೧೨೪೬); ಈ ರಕುತದ ಜುಲು 
ಜುಲನ ದೊಂಡೆಯಲಿ ಕಲಸಿದ ಕೂಳ ಮುದ್ದೆಗಳ (ಕುವ್ಯಾದ್ರೋ. 
ಪರಿ. ೨೮೫). ಕಲಿಸ್ಸು: ಮೋಹ ರಾಗ ದ್ವೇಷ ತಾಪ ಶೋಕ ಹರುಸ 
ವೈಚಿಂತ್ಮವೆಂಬ ಏಳು ಮಲಂಗಳನೊಂದಾಗಿ ಕಲಿ[ಪಾಠಾಂ, ಲ]ಸಿ ತಿನ್ನುತ್ತ 
(ಅದವ. ೨೬); ಬೇಕಾದರೆ ಬರೇ ಕಳ್ಳೀಹಾಲಿನಲ್ಲೇ ಔಷಧ ಕಲಿಸಿ 
ಹಾಳಿಕೊಂಡೇನು ” (ಕಂಬಹು. ೧೮). 

ಕಲಕಲಿಸು (ದ್ವಿರುಕ್ತಿ) : ಲೇಸನಿತು ಶಂಕೆದೋಜದೆಯೆಲ್ಲ ಸಮ 
ವೆಂದು ಈಶಾವತಾರ ಕಲಕಲಿಸಿ ಯಾರೋಗಿಸುವುದು (ಗುರುಟಾ. ೭-೪೨). 

(ದೇ. 1 ತಮಿ. ಕಲ್ಯ ಕಲಶು, ಕಲವು; ಮಲ. ಕೆಲರು; 
ತುಳು. ಕಲಪ; ಕೊಡ. ಕಲ; ತೆಲು. ಕಲಯು, ಕೆಲಿಯು, ಕಲಪು; 
ಕೋಲಾ. ಕಲ್ಸ್‌ ; ನಾಯ್ಕಿ. ಕಲೈ; ; ಕುನಿ. ಕಲ್ಪಲಿ] 
ಕಲಸ್ಸು (ನಾ). ೧. ಬೆರಕೆ; ಮಿಶ್ರಣ: ಶೀನಪ್ಪನ ಮನಸ್ಸಿನಲ್ಲೂ ಇಡೀ 
ರೀತಿಯ ಕಲಸು ಭಾವನೆ (ಅನಾಥೆ. ೨೨೭). "ಕೆಲಸನ್ನ? ಪರಾ. 
೨. (ಕರಾ) ಒಂದು ಬಗೆಯ ಮೇಲೋಗರ; ಕೂಟು : ಚೀನೀಕಾಯಿ 
ಕಲಸು' ಊಟಕ್ಕೆ ಬಹು ರುಚಿ (ರೂಢಿ). [< ಕಲಸ್ಕು) 


೧೫೯೦ 


ಕಾಡ: 
ಟಾ 


ಶಿ 
ಹೂ 


ಓಂ 
ಲಾ 


40 


ಕಲಹ (ನಾ). ೧. 


ಕಲಹಂದಾಳ್‌ 


ಕಲಸುಗೋ್‌, ಕಲಸುಗೂಳ್‌, ಕಲಸುಗೂಳು (ನಾ). - ಕಲ 


ಸನ್ನ: ಕಲಸುಗೂಟಂ ಕಾಗೆ ಸುತ್ತಿದಂತೆ ಬೆಳ್ಳಿಲಿಯ ಬಿಲದೊಳ್‌ ನೀರ್‌ 
ಪೊಕ್ಳಂತೆ (ಧರ್ಮಾಮೃ. ೨-೭೧) ; ಪವಣ್ಟುಗೆ ಕಲಸಿರ್ದ ತಣ್ಣಲಸುಗೂಲ 
ನಿಳಾಪತಿಗಿತ್ತ ನಟ ಯಿಂ (ಲೀಲಾವ. ೫-೭೦); ಎಲೆಯಂ ಪಾಸಿ ಕಲಸು 
ಗೂಟಂ ಬಡಿಸಿದೊಡುಂಡು (ಜೀವಸಂ. ೧೯೯-೩೫ 5). ಕಲಸುಗೂಳ್‌ : 
ಚೆಲುವಹ ಕಲಸುಗೂಳ್‌ ಕಟ್ಟಕೊಟ್ಟು ಸಿದ್ದೇಶ್ವರನ ಬೆಂಬಳಿಯಲೈ 
ತಂದನು (ಸಿದ್ಧರಾ. ೨-೧೩). ಕಲಸುಗೂಳು: ಏಲಕ್ಕಿ ಪಂ ತಿರು 
ವೆಟಿಗೆ ಕಲಸುಗೂಳಿನ ಅಕ್ಕಿ ಗ ೨ ಪಣ (ಎಕ. ೫೩೪, ಬೇಲೂರು. 
೨೪೮-೧೦ ; 1297) ; ಕೊಳಲರಾಗದ ರೆಹಿಯೊ ಕಲ್ಲಿಯ ಕಲಸುಗೂಳೋ 
ಹಳ್ಳಿ ಕಾತಿಯರೊಳಗುಡಿಯ ಹಾದರವೊ (ಕುವ್ಯಾಸ. ೨-೭೮); ಕಲಸು 
ಗೂಳನು ತಿಂದು ಕಲ್ಲಿಯ ಚಳಕದಲಿ ಕೈಗೊಂಡು (ಕೋಗಯ. ೨೨-೯೬). 
[ಕಲಸ್ಕು * ಕೂಟರ್ಮ] 


ಕಲಸುಮೆಲಸು (ನಾ). ಗಜಿಬಿಜಿ; ಅವ್ಯವಸ್ಥೆ: ಇಲ್ಲಿ ಕಲಸುಮೆಲಸು 


ಮಾಡಬಾರದು (ಪುನರು. ೨೫೦). [ಕಲಸ್ಯು + ಮೆಲಸು?] 


ಕಲಸುಮೇಲೋಗರ (ನಾ). ೧. ಹುಳಿ, ಕೂಟು ಮುಂತಾದ 


ವ್ಯಂಜನ: ಕಲಸು ಮೇಲೋಗರ ೧ ಹುಳಿಶಾಕ ೧ (ಎಕ. ೪1. ಮೂಡಗೆ. 
೩೯-೩೫; 15167); ತುಪ್ಪ ಕಲಸುಮೇಲೋಗರ ತಾಳಿಲ ಮುಂತಾದ 
ಪಂಚಭಕ್ಷಕ್ಕೆ (ಎಇ. 121, ೧೩೨-೨೯; 1586), ೨. ಕಲಸನ್ನ ; 
ಕದಂಬ: ಕಲಸಿದ ಕಲಸುಮೇಲೋಗರನನ್ನು ಬಿಸಾಡಿ, ಬೇರೆ ತಿಂದು 
ಕೈ ತೊಳೆದುಕೊಂಡು (ರಾಯಕ. ೧೭). ೩. (ಆಲಂ) ಕಲಬೆರಕೆ; 
ಸಂಕರ: ತಾನು ಅವನಿಗೆ ಕೊಟ್ಟ ಉತ್ತರಗಳೆಲ್ಲ ಅವಳ ಉದ್ವೇಗದಲ್ಲಿ 
ಕಲಸುಮೇಲೋಗರವಾಗಿತ್ತು (ಮುರುಕು. ೩೨); ನೋಡಿದಿರೇಪ್ರಿ, ಎಲ್ಲ 
ಕಲಸುಮೇಲೋಗರವಾಗಿ ಹಾಳಾಯಿತು (ಫುನರು. ೧೦೯). 
[ಕಲಸ್ಮು * ಮೇಲೋಗರ) 


ಕಲಸೋಗರೆ (ನಾ). ೧. - ಕಲಸನ್ನ್ನ೨: ಚಪ್ಪರದ ಹೊಳೆಯಲು ಕಲ 


ಸೋಗರ ನೈವೇದ್ಯಕ್ಕೆ ಅಕ್ಕಿ ಮಣು (ಎಕ. ೫೪, ಬೇಲೂರು. ೭೦-೩೭; 
1485) ; ನೀರು ಮಜ್ಜಿಗೆಯ ಸನಿಮಾಡಿ ಸೋದಿಸಿಕೊಂಡು ನೀರುಳ್ಳಿ ಹಸಿ 
ಯಲ್ಲಮಂ ತೊಕ್ಕ ತೆಗೆದಗುಳ ತೋರದೊಳು ಕತ್ತರಿಸಿ ಹಾಕೆಯಾ ಕೂಳ 
ಕಲಸೋಗರೆಂ ತಾನಾಯಿತು [ಪಾಠಾಂ. ಕೂಳಿಕ್ಕಲದು ತಾ ಕಬಟ್ಟು 
ವಾಯಿತು] (ಸೂಪಶಾ. ೩-೨೫) ; ಕಲಸೋಗರಮಂ ನಲಿದಿಕ್ಕಿ (ರಾಜಶೇ. 
೪-೪೨); ಕಲಸೋಗರಮಂ ನಲಿದಿದಿರಿಗೀಯಲಟ್‌ ಯದೆ ಸಲೆ ಭುಂಜಿಪ 
ನೆಗ್ಗನಿಳೆಗೆ (ನೀತಿಸಾ. ೫೫೬). ೨. ಕಲಬೆರಕೆ: ಇನ್ನೊಂದು ದಿನ ಈ 
ಮೂರುಪದ್ಧತಿಗಳ ವಿಚಿತ್ರವಾದ್ಮಕಲಸೋಗರೆ (ಗಾನಕ. ೫). 
[ಕಲಸ್ಕು + ಓಗರ) 

ಜಗಳ. ೨. ಕಾಳಗ; ಯುದ್ಧ : «ಸಮರಂ 
ಸಂಗ್ರಾಮಂ... ಸಂಯುಗಂ ಪ್ರು ಘಾತ ಕಲಹಂ* (ವಸ್ತುಕೋ. 
೮೨-೧) ; ಕಲಹಂ ಮಾಡುವನೀ ಸ್ವಯಂವರಕೆ ಕೃಷ್ಣಂ ಬಂದೊಡೆ 
(ಜಗವಿ. ೯-೮); ಹೊದ್ದದೊರ್ಬೊರ್ಬರು ಕಲಹವಾಗೆದ್ದು ತಾವಿಜಕಿದಾಡಿ 
ದರು (ಬಸಪ. ೬೧-೩೭) ; ಈ ಕಲಹವಿಹಪರಕೊಳ್ಳಿ ತೆಂಹುರವಣಿಸಿದನು 
ದ್ರೋಣ (ಕುವ್ಯಾದ್ರೋ. ೨-೩೮). ೩,೩. ಬೈದಾಟ;' ಬೈಗಳು; 
ದೂಷಣೆ; ನಿಂದೆ. ೪. ಮೋಸ; ಸುಳ್ಳು. ೫. ಕತ್ತಿಯ ಒರೆ; 
ಖಡ್ಗ ಕೋಶ: “ಕಲಹಂ ಕೋಶ ಸಮಾಕದೊಳ್‌ ೫ (ವಸ್ತುಕೋ. 
೧೨೩-೩೪). ೬. ಹೊಡೆತ; ಒದೆತ. [ಸಂ.] 


ಕಲಹಂದಾಳ್‌ (ಕ್ರಿ). ಜಗಳವಾಡು; ಹೋರಾಡು: ತ್ರಿಜಗಧೀಶ್ವರ 
ನೊಳ್‌ ಮನೋಜ ಕಲಹಂದಾಳ್ಗಗ್ನಿಗೀಡಾದ (ಸೋಮೇಶ. ೪೫). 
[ಕಲಹ 4 ತಾಳ್‌] 


ಕೆಲಸುಗೂಳ್‌ "ಕಲಸುಗೂಟ್‌? ನೋ. 45 
ಕಲಸುಗೂಳು "ಕಲಸುಗೂರ್ಟ್‌? ನೋ. 


ಕಲಹಂಸ 


ಕಲಹಂಸೆ, ಕಳಹಂಸ, (ನಾ). ೧. ಬೂದುಬಣ್ಣದ ಪಕ್ಕಗಳಿರುವ 
ಹಂಸ; ಕಂದುಬಣ್ಣದ ರೆಕ್ಕೆಯ ಅಂಚೆ: “ಕಕ್ಷ ಮಾಸೆ ಕಲಹಂಸಮ್‌ 
ಅಕ್ಕುಂ? (ಮಂಗರಾ. ೧೭೩ ಕಿ). ಕೆಳಹಂಸೆ : ೧. ಶರದಾಗಮದೊಳ್‌ 
ಕಳಹಂಸರವಂ ಪೆರ್ಚಿತ್ತು ಕಿವಿಗೆ (ಕವಿರಾ. ೩-೧೩೫) ; ಕಳಹಂಸಾಲಸ 
ಯಾನೆಯಂ . . . ಕಂಡಿರೆ ಪಲ್ಲವಾಧರೆಯಂ (ಸ ರಾಮಾ, ೯-೧೧೮); 
ಪೇಟ್ಮಿಂ ರಾಜವಿದ್ವತ್ಸಭಾ ಕಳೆಹಂಸಂ ಕವಿಭಾಳಲೋಚನ ನಿಳಾಸಂ 
ಸೇವ್ಯಮಂ ಕಾವ್ಯಮಂ (ಆನಂಪು. ೧-೪೭) ; ಎಲ್ಲಿ ನೋಡಲಿ... 
ಪಾರಿನ ನವಿಲು ಪಿಕ ಕಳಹಂಸ ಕಲಕಲವು (ಮುಲ್ಲಾ ಶಾ. ೨೩). 
೨. [ಸಂಗೀತ] ಒಂದು ತಾಳದ ಹೆಸರು: ಕಳಹಂಸ ಆದಿಲಲಿತ 

. ಜಯಾಳನವೆಂಬಿವು ಮೊದಲಾದ ನೂಜಕ್‌ಂಟು ತಾಳಂಗಳುಂ (ವಿವೇಕ. 

೨೩೮). [ಸಂ.7 

ಕಲಹಂಸೆ, ಕಳಹಂಸೆ (ನಾ).ಎಕಲಹಂಸ೧: “ನಸುಮಾಸಿದೆಅಂಕೆಗಳಿಂ 
ಕಲಹಂಸೆಗಳೆಂಬುದು” (ಹಲಾಯು. ೪೨-೯೯); “ಪಕ್ಷ ಮಾಸೆ ಕಲ 
(ಪಾಕಾಂ. ಳ]ಹಂಸೆಯಕ್ಕುಂ (ಮಂಗರಾ. ೫೧-೭). ಕಳೆಹಂಸೆ: 
ಕಳಹಂಸೆದುಪ್ಪುಳುವಾಸಿನ ಮಂಡದೆ ಸೆಳೆದಪ್ಪೊ ಮೊೋೇಹನರೂಪ 
(ಕಂನವಿ. ೯-೧೮೮). [ಸೆಂ ಕಲಹಂಸ] 

ಕಲಹಕಂಟಕ (ನಾ). ೧. ಜಗಳವಾಡುವವನು; ಜಗಳಗಂಟ. 
೨. ಜಗಳ ಹಚ್ಚುವವನು: ಸಿಮ್ಮಾನ್ವಯರು ... ಬಹುರೋಕಗಳ 
ದಾಧಿಸುತ್ತೆ ಕಲಹಕಂಕ£ಟಿ]ಕರಾಗಲವರ ಬಲವಂತರಿಂ ಕೊಲಿಸೆ 
ನಿರ್ನಾಮವಾದರು (ನವಮೋ. ೧೯-೬೭). [ಕಲಹ + ಕಂಟಕ) 

ಕಲಹಕಾರಿ (ನಾ). ಜಗಳ ಮಾಡುವವನು; ಜಗಳಗಂಟ: ಧರಣಿ 
ಸುತಾಂಶಕದೊಳ್‌ ಹಿಮಕೆರನಿರೆ ಸೂರ್ಯಾದಿಗಳ್‌ ನಿರೀಕ್ಷಿಸೆ ರಳ್ತಾನಿರತಂ 
ವಧರುಚಿಮಲ್ಲಂ' ನರೇಂದ್ರನರ್ಥಪತಿ ಕಲಹಶಾರಿಯೆನಿಕ್ಕುಂ (ಜಾತತಿ. 
೨೦-೧೮). [ಆ ಸಂ. ಕೆಲಹಕಾರಿನ್‌] 

ಕಲಹಕೃಷ್ಣಕ (ನಾ). ಕಲಹಕ್ಕೆ ಎಳೆಯುವವನು; ಜಗಳ ಹಚ್ಚು 
ವವನು: ಆಕೆಯ ಮನದ ಮಾತ್ಸರ್ಯಚೇಷ್ಟೆಯಂ ಕಲಹಕೃಸ್ಮಕಂ 
ನಾರದನಜರಕಿದು (ಜಗವಿ. ೧೨-೬೬ ವ). [ಕಲಹ + ಕೃಷ್ಣಕ) 

ಕಲಹಕೇತ (ನಾ). - ಕಲಹಕಾರಿ (8). "ಕಲಹಕೇತಿ? ಪರಾ. 

[ಕಲಹ + ಕೇತ] 

ಕಲಹಕೇತಿ (ನಾ). ಜಗಳಕ್ಕೆ ನೆಲೆಯಾದವನು; ಜಗಳಗಂಟಿ: 
ಕಲಹಕೇತಿಗಳಂತೆ ಕಂಡವರೆ ಕೆಣಕುತ್ತ .ಪಲುಬುವೀ ರೆಕ್ಕಸರು ಕಂಡ 
ರಿಯರೆಂದಿಗುಂ (ವೆಂಕಾರಾ. ೬-೨-೨೧). [ಕಲಹಕೇತ + -ಇ್ಯ) 

ಕಲಹಗಂಟ (ನಾ). ಕಲಹಮಾಡುವ ಸ್ವಭಾವದವಳು; ಜಗಳ 
ಗಂಟಿ: ಕಲಹಗಂಟ ಸತಿ ಕರ್ಕಶೆಯಾದರೆ ಹಲವು ಪರಿಯಿಂದ ಹೊಲ 
ಗಾಗಬೇಕು (ಪುರಂದ. ೫-೨೩-೨); ಕಣ್ಣು ಹಬ್ಬಾಯಿತೆ ನಿನಗೆ ಕಲಹ 
ಗಂಟ ರುಕ್ಮಿಣಿ (ಶ್ರೀಕೃಪಾ. ೪೧). [ಕಲಹ + ಗಂಟ] 

ಕಲಹಗತಿ (ನಾ). ಯುದ್ಧದ ಸ್ಥಿತಿ, —ಪರಿಣಾಮ: ಕಲಹಗತಿ 
ಯೇನಾಯ್ತು ... ಕೌರವೇಶ್ವರನುಳಿದನೇ (ಕುವ್ಯಾಗ. ೪-೨). 

[ಕಲಹ + ಗತಿ) 

ಕಲಹಟ, ಕಲಹಡಿ (ನಾ). ಕರಹಾಡ ದೇಶದ ಸ್ತ್ರೀ; ಕರಹಾಡದ 
ಹೆಂಗಸು; ಸೂಳೆ (?): ಕೆಲಬಲದವರ ಕೆಣಕುತ ಕೊಯ್ಲೆ ಗಳೊಳು ಕೆಲೆ 
ವುತ ಮೊಲೆಯ ಮೇಲುದನು ತೊಲಗಿಸುತೊಯ್ಯನೆ ನಡೆದುದು ನಲವಿಂದ 
ಕಲಹಟಯರು ದಂಡಿನೊಳಗೆ (ಕುರಾಸಾಂ. ೪೧-೬೦) ; ನಾಣಿಲಿ ಕಲಹಟ 
[ಪಾಠಾಂ. ಡಿ] (ಶಬ್ದಾನು. ೩೩೦ ಪ್ರಯೋ). ಕಲಹಡಿ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

ಕಲಹಡಿ "ಕಲಹಟ? ನೋ. 


೧೫೯೧ 


20 


25 


95 


40 


[< ಸಂ. ಕರಹಾಟೀ] |45 


ಕಲಾಕಲಿತ 


ಕಲಹಲಂಪಟ (ನಾ). ಜಗಳದಲ್ಲಿ ಅತ್ಯಾಸಕ್ತಿಯುಳ್ಳವನು; ಜಗಳ 
ಹುಟ್ಟಿಸಲು ಆತುರನಾದವನು : ಅಂಬರತಳದೊಳ್‌ ಕಲಹಲಂಪಟಂ 
ನಾರದನಾರ್ದಿರೆ (ಗಿರಿಕ, ೮-೨೬). [ಕಲಹ * ಲಂಪಟ] 
ಕಲಂಹಾತರಿತೆ (ನಾ). ಪ್ರೀತಿಯ ಮಾತುಗಳನ್ನು ಆಡುತ್ತಿರುವ 
ಗಂಡನನ್ನು ಧಿಕ್ಕರಿಸಿ ಆಮೇಲೆ ಸಂತಾಪಗೊಳ್ಳುವವಳು: ಸ್ವಾಧೀನ 
ಭರ್ತೃಕೆ, ಖಂಡಿತೆ... ಕಲಹಾಂತರಿತೆಯರೆಂಬ ಎಂಟು ತೆಟದವಸ್ಥಾ 
ನಿಬದ್ಧರಾದ ಕಾಮಿನಿಯರಿಂ (ವಿವೇಕ, ೨೨೮). [ಸಂ. ಕಲಹಾಂತರಿತಾ] 
ಕಲಹಾರ್ಥಿ (ನಾ). ಜಗಳ ಬಯಸುವ ವ್ಯಕ್ತಿ; ಕಲಹಕ್ಕೆ ಆತುರ 
ನಾದವನು: ಕಪಟ ಕಂಟಕಿ ಕಟಕಿ ಕಡುದುಪ್ಟೆ ಕಲಹಾರ್ಥಿ ವಿರಸೆ 
ಪರವಶೆ ಪಾದರಿ (ಜೈಮಿಭಾ. ೫-೬೧). [೮ ಸಂ. ಕಲಹಾರ್ಥಿನ್‌) 
ಕಲಹಾಶನ (ನಾ). ೧. ಜಗಳವೇ ಅನ್ನವಾಗಿರುವವನು; ಜಗಳ 
ದಿಂದಲೇ ತೃಪ್ತಿಪಡುವವನು. ೨. (ಕಲಹಪ್ರಿಯನಾದ) ನಾರದ: 
ಅವರೊಳ್‌' ಕಲಹಾಶನಂ ತಾಂ ರಾಯನೊಡನೆ ಸರ್ನಾಂಗಸುಂದರಿಯಪ್ಪೀ 
ಕನ್ನೆ ಆರೆಂದಾರಯ್ಕೆ (ಅದ್ಭುತ. ಆ-೨೪). [ಕಲಹ * ಅಶನ] 
ಕಲಹಾಳಿಗ (ನಾ). ಜಗಳ ಹಚ್ಚುವುದೇ ಸ್ವಭಾವವಾಗಿರುವವನು; 
“ನಾರದ ದೇವ? (ಚತುನಿ. ಕಿ. 3, ೮೭). [ಕಲಹ 4 -ಅಳಿಗೃ] 
ಕಲಹಿಸು (ಕ್ರಿ). ಜಗಳವಾಡು; ಕಲಹಮಾಡು : ತನ್ನೊಳಗಭಿಮಾನಿ 
ಗಳು ಕಲಹಿಸಿ ಶಪಿಸೆ (ವಿವೇಕ. ೧೮೯) ; ಕಂಡವರ ಕೂಡೆಲ್ಲ ಕಲಹಿಪ 
ಮಂಡರಿಗೆ ಹೇಳದಿರು ಮಜಕಿದೀ ಅನುಭವಾಮೃತವ (ಅಮೃತ. ೨-೨); 
ಕಲಹಿಸದಿರಾರೊಡನೆ ಪಿಸುಣನುಳಿ (ಕೈಕವ. ೩-೫೭-೩); ಪೋಗೆನುಶ 
ಕಾಂತನೊಳ್‌ ಕಲಹಿಸಿದಳು (ಮಲ್ಲಾರಿ. ೨-೨೫). [ಕಲಹ + -ಇಸ್ಕು] 
ಕಲಹೋದ್ಯುಕ್ತ (ನಾ). ಜಗಳದಲ್ಲಿ ತೊಡಗಿರುವವನು; ಜಗಳ 
ಗಂಟಿ: ದನುಜೀಜ್ಯಂ ... ಅಸ್ತ ನಿಕೇತಸ್ಥಿತನಾಗೆ ಕಾಮಿ ಕಲಹೋ 
ದ್ಯುಕ್ತಂ (ಜಾತತಿ. ೧೮-೧೩). [ಕಲಹೆ 4 ಉದ್ಯುಕ್ತ] 
ಕಲಾಂತರೆ, ಕಳಾಂತರ (ನಾ). ೧. ಹಣದ ಮೇಲಿನ ಬಡ್ಡಿ : “ಬಡ್ಡಿ 
ಯರ್ಥಲ ಕಲಾಂ [ಪಾಠಾಂ. ಳಾಂ]ತರೆಂ ವೃದ್ಧಿಯಕ್ಕುಂ? (ಮಂಗರಾ. 
೧೦೨-೨). .೨. [ಜ್ಯೋತಿ] ಒಂದು ರಾಶಿಯ ಅರುವತ್ತು ಕಲೆಗಳ 
ಪೈಕಿ ಯಾವುದಾದರೊಂದು ಕಲೆಯ ಮಧ್ಯಭಾಗ. ಕಳಾಂತರ: 
೧.*ವೃದ್ಧಿಃ, ಕಳಾಂತರಂ- ಈ ೨ ಬಡ್ಡಿ??(ಹಲಾಯು. ೯೪-೪೧೮); ಗದ್ಯಾಣ 
ವಯ್ದಜ ಕಳಾನ್ತರದಿಂ (ಬೊಂಕಶಾ. ೧೯೩೩, ಹಾವೇರಿ. ೮೮-೩; 7). 
೨. ನವಮ ನವಾಂಶಕಂ ರುಸನಿಲಗ್ನದೊಳಾಗಿರೆ ಶೀತರುಕ್ತನೂಭವನಿರೆ 
ಪಂಚವಿಂಶತಿ ಕಳಾಂತರದೊಳ್‌ ಮಿಕ್ಫವರಿರೆ (ಜಾತತಿ. 6-೧೪). [ಸಂ.] 
ಕಲಾಕಲಾಪ, ಕಳಾಕಳಾಪ (ನಾ). ಲಲಿತ ವಿದ್ಯೆಗಳ ಸಮೂಹ ; 
ಅನೇಕ ಕಲೆಗಳ ಸಮೂಹ: ವ್ಯಸನ ವ್ಯೃಪೇತಮಪನೀತ ಕಲಾ 
ಕಲಾಪಂ (ಕವಿರಾ. ೩-೨೨೯). ಕಳಾಕಳಾಪ: ಬಹುಕಳಾಕಳಾಪದಿಂ 
ಪಲ್ಲವಿಸಿದ . .  ವಧೂವರರಾಗ ವಿಸಯವಲ್ಲರಿ ಫಲಿತಮಾದುದೆಸಿಸಿ 
(ಜಗವಿ. ೨-೫೨ ವ). [ಸಂ. (ಕಲಾ * ಕಲಾಪೃ)) 
ಕಲಾಕಲಿತ, ಕಳಾಕಳಿತ (ಗು). ೧. (ಚಂದ್ರನ) ಕಲೆಯಿಂದ 
ಕೂಡಿದ: ಜಯಜಯಸುಧಾಕರಕಲಾಕಲಿತಕೋಟೀರ  (ರಾಜಶೇ. 
೧೪-೧೬೯ ರಗಳೆ). ೨. ಜಾಣ್ಮೆಯಿಂದ ಕೂಡಿದ. (ನಾ). ೩. ಕುಶಲ 
ವಿದ್ಯೆಗಳನ್ನು ಬಲ್ಲವನು: ಬಲಯುಕ್ತ ೦ ವಾಗ್ಮಿ ಕಲಾಕಲಿತಂ 
ಶರಣಾಗತೈಕರಕ್ಷಣದಶ್ಷಂ (ಪಂಡತಂ. ೨೧೭-೧೫). ಕಳಾಕಳಿತ: 
೨. ವಾಕ್‌ಶ್ರೀಸುಭಗಂ ಕಳಾಕಳಿತಮೆಂಬ ನೆಗಟ್ತಿಯನಾಳ್ಹ ಕಬ್ಬಮಂ 
ಕೂಸುಮನೀವುದೀವುದರಿಕೇಸರಿಗಲ್ಲದ ವಸ್ತುಗೀವುದೇ (ಪಂಪಭಾ. ೧-೯). 
೧,೩: ಕಳಾಕಳಿತಂ ವಚನಾಮೃತಂ ... ಮುನಿಚಂದ್ರದೇವನಾ 
(ಪುಷ್ಪಪು. ೧-೨೨). (ಸಂ. (ಕಲಾ 4 ಕಲಿತ)] 


ಕಲಾಕಾಂತ ೧ರ೯.೨ 


ಕಲಾಕಾಂತೆ (ನಾ). 'ಚಂದ್ರ. [ಸಂ. (ಕಲಾ 4 ಕಾಂತ್ಯ] 

ಕಲಾಕುಸುರಿ, ಕಲಾಕುಸುರು (ನಾ). ಕಲಾಮಯವಾದ ಅಥವಾ 
ನಯದ ಕೆಲಸ: ಪುಟ್ಟಪ್ಪನವರ ಕವಿವಾಣಿಯಲ್ಲಿ ಸಹಜವಾದ 
ಕಲಾಕುಸುರಿ ಕಂಡುಬರುತ್ತಿದೆ (ಸಾಸಮಾ. ೯೭). ಕಲಾಕುಸುರು: 
ನೇತ್ರಾನಂದಕರವಾದ ಕೆಲಾಕುಸುರಿನಿಂದ, ಬ ಜಣ ಬಣ್ಣ ಗಳಿಂದ 
ಬಾಹ್ಯಾಂತರ ಭಿತ್ತಿಗಳು ಅಲಂಕೃತವಾಗಿದ್ದರೆ ಯಾವ ಅಭ್ಯಂತರವಿಲ್ಲ 
(ಗ್ರಂಥಾಲ, ೬). [ಕಲ್ಯಾ ೬ ಕುಸುರಿ) 

ಕಲಾಕುಸುರು "ಕಲಾಕುಸುರಿ' ನೋ. 

ಕಲಾಕೃತಿ (ನಾ). ಕಲಾತ್ಮಕವಾದ ಕೃತಿ, --ಗ್ರಂಥ, ಶಿಲ್ಪ ಮೊದ 
ಲಾದ ರಚನೆ: ಅವರಣ್ಣನ ಮಕ್ಕಳು ಅವರ ಕಲಾಕೃತಿಗಳನ್ನು ಜೋಡಿ 
ಸಿಟ್ಟಿರುವರು ಗಾಜಿನ ಗೂಡೊಳು (ಇಂಚಾಪ, ೧೦-೩೯); ಈ ಗುಣ 
ದಿಂದ ಮಾತ್ರ ಒಂದು ಕಲಾಕೃತಿಯು ಸಾಮಾಜಿಕನನ್ನು ಆನಂದಗೊಳಿ 
ಸಲು ಸಮರ್ಥವಾಗುತ್ತದೆ (ನವ್ಯಕಾ. ೫೭) (ಸಂ. (ಕಲಾ ಕೃತಿ) 

ಕಲಾಕೋವಿದ, ಕಳಾಕೋವಿದ (ನಾ). ಕಲೆಯಲ್ಲಿ ನಿಪುಣನಾದ 
ವನು; ಕಲಾಪ್ರವೀಣ: ನಾಗರಿಕಾದಿ ನಾನಾ ಕಲಾಕೋವಿದ ಜಾತಿ 


ಕಲಾಪಕ 


ಕಳಾನಿಕೇತನ: ೧, ೨, ೩: ಜನನುತ ರಾಜಹಂಸನಯನಂ ಕಮಳಾ 
ವಸಥಂ ಕಳಾನಿ ಕೇತನನೆಸಿರ್ದ... ಲೋಕಪಿತನೊಲ್ಹು ಚತುರ್ಮುಖ 
ನೀಗೆ ರಾಗಮಂ (ಜಗವಿ. ೧-೨). 

[ಸಂ. (ಕಲಾನಿನ್‌ + ಕೇತನ ; ಕಲಾ + ನಿಕೇತನ)) 


5 | ಕಲಾನಿಧಿ, ಕಳಾನಿಧಿ (ನಾ). ೧. (ಹದಿನಾರು) ಕಲೆಗಳಿಗೆ ಆಶ್ರಯ 


0 


ಕ 


5 


ನಾಯಕರ್‌ ಬಂದು ವಂದಿಸಿ ನಿಂದು (ಹಮ್ಮಾರ. ೨-೫೫ ವ). ಕಳಾ |- 


ಕೋವಿದ: ದನುಜೇಜ್ಮ ೦... ದೆಂಪತಿಕ್ಷೇತ್ರದೊಳ್‌ ಧನವಂತಂ ಧರಣೀಶ 
ಕಾರ್ಯ ಭರಧುರ್ಯಂ ಸತ್ಯಳಾಕೋನಿದಂ (ಜಾತತಿ. ೧೭-೨೯). 
[ಸೆಂ. (ಕಲಾ + ಕೋವಿದ)] 
ಕಲಾಕೌಶಲ, ಕಳಾಕೌಶಲ (ನಾ). ಕಲೆಯ ಕೆಲಸದಲ್ಲಿ ಚತುರತೆ, 
—ಿಫುಣತೆ. ಕಳಾಳೌಶಲ: ಭಾರತಿಯಿಂ ನಾನಾ ಕಳಾಕೌಶಲಮಂ... 
ಈಲಕ್ಕೊಂಡು ಮೂಲೋಕದೊಳನುಪಮಮಿ ಕಾಂತೆ (ಪುಷ್ಪಪು. ೩-೨೫). 
[ಸಂ. (ಕಲಾ + ಕೌಶಲ); 
ಕಲಾಕೌಶಲ್ಯ (ನಾ). - ಕಲಾಕೌಶಲ : ಕಬ್ಬಿಇವಿಲ್ಲದಿದ್ದರೆ. .. ವಿದ್ಯಾ 
ಕಲಾಕೌಶಲ್ಕಗಳು ವೃದ್ಧಿಯಾಗಿ, ಜನರು ಈಗಿನಂತೆ ಉತ್ತಮಸ್ಥಿತಿಗೆ 
ಎಂದೂ ಬರುತ್ತಿರಲಿಲ್ಲ (ಮುಂಬಯಿ. ೪-೧೪೩). 
[ಸಂ. (ಕಲಾ + ಕೌಶಲ್ಯ)] 
ಕಲಾಜೀವಿ (ನಾ). ಕಲೆಯ ಬಲದಿಂದಲೆ ಬದುಕುವವನು; ಕಲೆಯೇ 
ಜೀವನಾಧಾರವಾದವನು : ಕಲಾಜೀವಿಯಾಗಿ ಬಾಳಲು ಸಾಧ್ಯವಿಲ್ಲವೆ? 
(ರಂಗರೋ. ೧೯೭). [೮. ಸಂ. ಕಲಾಜೀವಿನ್‌] 
ಕಲಾತ್ಮಕ (ಗು). ಕಲೆಯನ್ನು ಒಳಗೊಂಡ; | ಕಲಾಮಯವಾದ; 
ಸುಂದರವಾದ: ಭಾವನೆಗಳ ಕೋಮಲತೆ ಹಾಗೂ ಕಲಾತ್ಮಕವಾಗಿ 
ಅವನ್ನು ಅಭಿವೃಕ್ತಗೊಳಿಸುವದು ಸ್ತ್ರೀಯ ವೈಶಿಷ್ಟ್ಯ(ಕರ್ಣಾಕ. ೩). [ಸಂ.] 
ಕೆಲಾದ, ಕಳಾದ (ನಾ). ಅಕ್ಕಸಾಲಿಗ : *ಕಲಾ(ಪಾಠಾಂ. ಳಾ]ದಂ 
ಮುಷ್ಟಿ ಕನದಕ್ಯಸಾಲೆಯೆನಿಕ್ಕುಂ ೨ (ಮಂಗರಾ. ೧೧೧-೧). ಕಳಾದ : 
*ನಾಡಿಂಧಮಃ, ಕಳಾದಃ, ಸುವರ್ಣಕಾರಃ, ಮುಖ್ಬಕ-_ ಈ ೪ ಅಕ್ಕ 
ಸಾಲೆ? (ಹಲಾಯು. ೯೬-೪೩೪). [ಂ.] 
ಕಲಾದಹನ (ನಾ). ರೌರವಾಗಮದ ಒಂದು ಭೇದ: ಕಲಾದಹನ 
ರೌರವೋತ್ತರ ಉಮಾರ ಕಾಳ ಮಹಾಕಾಳ ಇಂದ್ರಾಗಮವೆಂದು 
ರಾೌರವಾಗಮದಾಜುಭೇದಂಗಳು (ವಿವೇಕ, ೭೧). 
[ಸೆಂ. (ಕಲಾ + ದೆಸನ)] 
ಕಲಾನಿ (ನಾ). ಹಾವುಗಳನ್ನೇ ಆಹಾರವಾಗಿ ಉಳ್ಳವನು; ಗರುಡ. 
"ಕಲಾನಿಕೇತನ? ಪರಾ. [ಆ ಸೆ. ಕಲಾನಿನ್‌) 
ಕಲಾನಿಕೇತನ, ಕಳಾನಿಕೇತನ (ನಾ). ೧. ಗರುಡ ಧ್ವಜ. 
೨. ಲೋಕ ನಿರ್ಮಾಣಕ್ಕೆ: ಆಶ್ರಯನಾದವನು; ಬ್ರಹ್ಮ. 
೩. ಕಲೆಗಳಿಗೆ ಆಶ್ರ.ಯನಾದವನು, ಕಲಾನಿಪುಣ. 


20 


30 


85 


40 


ನಾದವನು; ಚಂದ್ರ. ೨. ಕುಶಲಕಲೆಗಳಿಗೆ ಆಶ್ರಯನಾದವನು; 
ಕುಶಲಕಲೆಗಳನ್ನು ಕಲಿತವನು; ಕಲಾವಿದ. ಕಳಾನಿಧಿ:೧,೨: ಕಳಾ 
ನಿಧಿಯುದಯಂ ಖಳಂಗೆ ಸುಖದಾಯಕಮೇ (ಪಾರ್ಶ್ವಪಫು. ೧-೨೪). 
೩. ಕುಶಲವಿದ್ಯೆಗಳ ಸಮೂಹ: ೧,೩: ಶೃಂಗಾರಾದ್ದಿಯೊಳೆೊಗೆ 
ತೆಂದಂಗಜ ಜಯಲಕ್ಷ್ಮಿಯೆನೆ ಕಳಾನಿಧಿಸಹಿತಂ ಸಂಗಳಿಸಿ ಚೆಲ್ವನಾಕೆ 
ಬೆಡಂಗಿಂ ಪದ್ಮಾಂತರಂಗದೊಳ್‌ ರಂಜಿಸಿದಳ್‌ (ಪುನ್ಪಪು. ೩-೨೪). [ಸಂ.] 
ಕಲಾಪ, (ನಾ). ಜಗಳ; ದೊಂಬಿ; ದಂಗೆ (8). [ದೇ.॥ ಶನಿ. ಕಲಾಪ] 
ಕಲಾಪ್ಯ, ಕಳಾಪ (ನಾ). ೧. ಗುಂಪು; ಸಮೂಹ; ಸಂದಣಿ: ವಲ್ಕಲಾ 
ವೃತ ಕಬತಟನುಮಾಗಿರ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಪೋಪ 
ಭಾರ್ಗವಂ (ಪಂಪಭಾ. ೨-೪೫ ವ) ; ಯಕ್ಷಕುಮಾರ ಕರತಲಾಂದೋಲಿತ 
»-- ಚಂಚಚ್ಚಾರು ಚಾಮಾಕರೆ ಚಾಮರ ಕಲಾಪನುಂ (ಅಜಿಪು. ೭-೨೦ವ); 
ಲಂಬಕೂರ್ಚಕಲಾಪಂ ಸಿತಕೆಂಚುಕಂ ತ್ವರಿತದಿಂ ಬಂದಂ ಪ್ರತೀಹಾರಕಂ 
(ಪಂಠಾಮಾ. ೨-೨). ೨. ನವಿಲಿನ ಗರಿ, ಸೋಗೆ, --ಪುಚ್ಛ : 
ಮುಡಿಕಲಾಪದ-ಬೆಡಗ ಸೋಲಿಪವು (ಕೌಶಿರಾ. ೯-೨೮). ೩. ಬತ್ತಳಿಕೆ. 
೪. ಉಡೆನೂಲು ; ಒಡ್ಯಾಣ. ೫, ಒಡವೆ; ಆಭರಣ ಮೊದಲಾದ 
ಅಲಂಕಾರ. ೬. ಚಂದ್ರ. "ಕಲಾಪಕಲಾಧರ' ಪರಾ. 
೭. ಕಲಿಯುಗವನ್ನು ಕೊನೆಗಾಣಿಸುವ ಕಲ್ಕಿಯು ಅವತರಿಸ 
ಲಿರುವ ಒಂದು ಗ್ರಾಮ (8). ಕಳಾಪ : ೧. ಚುಂಬನಾದಿ ಬಹು 
ಕಳಾಕಳಾಪದಿಂ ಪಲ್ಲವಿಸಿದ. .. ವಧೂವರ ರಾಗವಿಷಯವಲ್ಲರಿ ಫಲಿತ 
ಮಾದುದು (ಜಗವಿ, ೨-೫೨ ವ). ಪಿ. *ಕಳಾಪಃ, ಬರ್ಹೇಃ ಈತ 
ಸೋಗೆ* (ಹ ಲಾಯು. ೪೧-೮೯); ಕನನ್ನೀರದ ಕಾಂತಿಯೆಲ್ಲಿದ 
ನುದಂಚಿತಚಂದ್ರಕಳಾಪನೆಲ್ಲಿ ದಂ(ಜಗವಿ. ೩-೯೦). ೩. *ತೂಣೀರೆಂ... 
ಬಾಣಾಶ್ರಯಃ, ಕಳಾಪಃ ಈ ೮ ಮೂಡಿಗೆ * (ಹಲಾಯು. ೭೭-೩೧೧). 
೪. “ಕಳಾಪಃ ... ಕಟಿಸೂತ್ರಂ, ಸಾರಸನಂಈ ೭ ಉಡೆನೂಲ್‌ * 
(ಹಲಾಯು. ೯೨-೪೦೬). ೫. ನೀಲಾಂಬುದ ಶ್ಯಾಮನುಂ ಕನಕ ಪಿಂಗಳ 
ಜಟಾಬಂಧಕಳಾಪನುಂ.... ವ್ಯಾಸಭಟ್ಟಾರಕಂ ಪುಟ್ಟುವುದುಂ (ಪಂಪಧಾ. 
೧-೬೯ ವ). ಲ ಬಾಣ: ರೂಪಿದೊಳ್ಳಿತು ರೇಖೆಯುಚಿತ ಕಳಾಪವತಿ 
` ಹಸನಾಯ್ತು ಬಾಣಸ್ನಾಪನಕೆ ಮೆಚ್ಚಿದೆನು (ಕುವ್ಯಾಕ. ೧೧-೪೪). [ಸಂ.] 
ಕಲಾಪಂಡಿತ, ಕಳಾಪಂಡಿತ (ನಾ). ಲಲಿತ ಕಲೆಗಳಲ್ಲಿ ನಿಪುಣ 
ನಾದವನು; ಕಲಾಭಿಜ್ಞ : ಅತಿಚತುರನೆನ್‌; ಕಲಾ[ಪಾಣಂ: ಳಾ] 
ಪಂಡಿತನೆನ್‌ (ಶಮದ. ೨೨೦ ಪ್ರಯೋ). ಕಳಾಪಂಡಿತ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಸಂ. (ಕಲಾ*ಪಂಡಿತ)) 
ಕಲಾಪಕ, ಕಳಾಪಕ (ನಾ). ೧. ಗುಂಪು; ಸಮುದಾಯ: ಶ್ರೀಕಾಲಾ 
ವಿರ್ಗ್ಸುರವಡಿಗಳ ಶಿಷ್ಕರ್‌ ತಣ ಕಾಡ ಪೆಕ್ತಿಡಿಯ ಮೊದೆಯ ಕಲಾಪಕದ 
ಗುರವಡಿಗಳ್‌ (ಎಕ. 11, ೩೩-೩; ಸು. 700). ೨. ನಾಲ್ಕು ಪದ್ಯಗಳಲ್ಲಿ 
ಸಂಪೂರ್ಣಾರ್ಥ ಮುಗಿಯುವ ಕಾವ್ಯರಚನೆ : ಎರಡು ಪದ್ಮಗಳಲ್ಲಿ 
ಕ್ರಿಯೆ ಮುಗಿಯುವುದಾದರೆ "ಸಂದಾನಿತಕ >; ಮೂರು ಪದ್ಯಗಳಲ್ಲಾದರೆ 
"ವಿಶೇಷಕ? ; ನಾಲ್ಕರಲ್ಲಾದರೆ "ಕಲಾಪಕ' ; ಐದರಿಂದ ಹೆಚ್ಚಿನ ಪದ್ಯ 
ಗಳಲ್ಲಾದರೆ "ಕುಲಕ (ಧ್ವ ನ್ಯಾ ಲೋ..೧೪೧, ಅಡಿಟ). ಕಳಾಸಕ : 
೧. ಪ್ರಕಟತೋಕ್ತಿ ವಿವಿಕ್ತಿ ಕಳಾಕಳಾಪಕಮುಪಾಹಿತ ಸಾಹಿತ್ಯ ವಿದ್ಯೆ 
ಯೊಳ್‌ (ಕವಿರಾ. ೩-೨೧೮). (ಸಂ. 


ಕಲಾಪಕಲಾಧರ 


ಕಲಾಪಕಲಾಧರ (ನಾ). ಚಂದ್ರನ ಕಲೆಯನ್ನು ಧರಿಸಿದವನು; 
ಶಿವ: ಕರುಣಿಸು ಕಾಲಸಂಹರ ಕಲಾಪಕಲಾಧರ ಸಾರಸತ್‌ಕೃಪಾಕರ 

(ಸಂ.] 

ಕಲಾಪತಿ (ನಾ). ಕಲೆಗಳ ಒಡೆಯ ; ಚಂದ್ರ. "ಕಲಾಪತಿಕಲೆ' 
ಪರಾ. [ಸಂ. (ಕಲಾ + ಪತಿ)] 

ಕಲಾಪತಿಕೆಲೆ (ನಾ). ಚಂದ್ರಕಲೆ: ಅಪರಾಶಾಪರ್ವತದಗ್ರದೊಳೆ 
ಕಲಾಪತಿಕಲೆ ಸಂಜೆ ಸರಿಯೆ ತೋರ್ಪವೊಲ್‌' (ರಾಜಶೇ. ೧೦-೮೯). 

[ಕಲಾಪತಿ + ಕಲ್ಮೆ] 

ಕಲಾಪತ್ತು "ಕಲಾಬತು? ನೋ. 

ಕಲಾಪಮಾಲೆ (ನಾ). ನವಿಲುಗರಿಗಳ ಕಟ್ಟು :. ಕೇಕಿಯೆನೆ ಬಲ್ಮುಡಿ 
ತೋಣಕೆ ಕಲಾಪಮಾಲೆ ಸಂಗಳಿಸೆ ನಗೇಂದ್ರಜಾತೆಯೊಡನೆಳ್ತರುತಿರ್ದ 
ಕಮರ್ತ್ಯ ನಾರಿಯರ್‌ (ಶಬಶಂ. ೩-೧೫). [ಕಲಾಸ ಮಾಲೆ] 

ಕಲಾಪಿ, ಕಳಾಪಿ (ನಾ). ಗಂಡುನವಿಲು; ಸೋಗೆ. ಕಳಾಪಿ: 
ಕಳಾಪಿಗಳಾಡುವುವು ಮಧುರಕೇಕಾರವದಿಂ (ಅಜಿಪ. ೨-೧೭) ; ರಾಜ 
ತೃಳಕಂಠನಿಸ್ವನೆ ಕಳಾಪಿಪ್ರಾಂಶು ಧಮ್ಮಿಲ್ಲೆಯೆಂಬ ನಿಜಾಕಾರಮನುಂಟು 
ಮಾಡಿ (ಸುಕುಮಾ. ೯-೫೪). [< ಸಂ. ಕಲಾಪಿನ್‌] 

ಕಲಾಪಿಸ್ತ್ರೀೀ (ನಾ). ಹೆಣ್ಣು ನವಿಲು: ಕಲಾಪಿಸ್ತ್ರೀಯುದರೆದಲ್ಲಿ ವಿಂಧ್ಯ 
ದೊಳೊಗೆದಂ (ಯಶೋಚ. ೩-೩೪). [ಕಲಾಪಿ + ಸ್ತ್ರೀ] 

ಕಲಾಪ್ರವೀಣ (ನಾ). (ಲಲಿತ). ಕಲೆಗಳಲ್ಲಿ ಚತುರನಾದವನು : 
ಹರಿಶ್ಚಂದ್ರರಾಯನುನ್ನಶಿಯಳಿನ ಕಾಣಬೇಕೆಂದಖಿಳ ಸಾಮಾರ್ಥದ 
ಕಲಾ ಪ್ರವೀಣನಂತಸ್ಥದೇಕಾಂತದೊಳು ಚಿಂತೆಯಿಂ ಭ್ರಾಂತಿಯೋಗ 
ದೊಳಿರ್ದನು (ಹಚಕಾ.. ೩-೧). (ಸಂ. (ಕಲಾ * ಪ್ರನೀಣ)] 

ಕಲಾಬತು, ಕಲಾಪತ್ತು, ಕಲಾಬತ್ತು (ನಾ). ಜರಿ; ಜರತಾರಿ; 
ಸರಿಗೆ($). ಕಲಾಪತ್ತು: ನನ್ನ ಮೊದಲನೇ ತಿಂಗಳ ಸಂಬಳದಲ್ಲಿ ನಿನಗೆ 
ಕಲಾಪತ್ತಿನ ಧರ್ಮಾವರದ ಸೀರೆ ತಂದುಕೊಡುತ್ತೇನೆ (ಇಬದು. ೬೭); 
ಹುಡುಗರು ಉದ್ದವಾದ ಕಲಾಪತ್ತಿನ ಅಂಚುಳ್ಳ ಲಂಗದಂತಹ ಬಟ್ಟಿಯ 
ನ್ನುಡುತ್ತಾರೆ (ಭಾರದ. ೫೬೪). ಕಲಾಬತ್ತು :: ಕಲಾಬತ್ತಿನ ಕೆಲಸದ 
ಆನೆ ಜೀನು (ಎಕ. X1೪, ನಂಜನ. ೨೯೨-೪೫; 1847); ಕೆಲಾಬತ್ತು ಇರುವ 
ಬಟ್ಟಿ ಗಳನ್ನು ತಿರುವಿ ಹಾಕಿ ಕಲಾಬತ್ತಿನ ಒಳಭಾಗವನ್ನು ಇಸ್ತ್ರಿ ಮಾಡ 
ಬೇಕು (ಗೃಹನಿ. ೯೫). [--ಮರಾ. ಕಲಾಬತು ; ಹಿಂ. ಕಲಾಬತ್ತೂ] 

ಕಲಾಬತ್ತು "ಕಲಾಬತು? ನೋ. 

ಕಲಾಭಿಜ್ಞ (ನಾ) ಕಲೆಯನ್ನು ತಿಳಿದವನು; ಕಲಾವಿದ : ಕಲಾಭಿಜ್ಞ 
ಪಂಚಭದ್ರ ವಿದಗ್ಥ ವಿಟಿನಾಯಕರಂ ನೋಡಿ (ಹಮ್ಮಾರ. ೨-೯೨ ವ). 

[ಸಂ. (ಕೆಲಾ + ಅಭಿಜ್ಞ)) 

ಕಲಾಭಿಮಾನಿ (ನಾ). ಕಲೆಯಲ್ಲಿ ಪ್ರೀತಿಯಿರುವವನು : ಇಂತಹ 
ಕಲಾಭಿಮಾನಿಯ ಎದುರಿನಲ್ಲಿ ತನ್ನ ಕಲಾನ್ಸೈ ಪುಣ್ಯವನ್ನು ಪ್ರದರ್ಶಿಸ 
ದಿದ್ದರೆ... ಪ್ರಶಸ್ತಿ ಇಲ್ಲದೆ ಹೋಗುವುದು (ಶಾಂತಲಾ. ೨೨೫) 

[೮. ಸಂ. ಕಲಾಭಿಮಾನಿನ್‌ 

ಕಲಾಮಾಲಿ (ನಾ). ಕಲೆಗಳ ಮಾಲೆಯನ್ನುಉಳ್ಳವನು; ಚಂದ್ರ: 
ಮದೇಭೀಂದ್ರ ಹೋ ಮಾಮಯಾಹಿತ ಕಲಾಮಾಲಿ ನೇಮವಾಹ 

[< ಸಂ. ಕಲಾಮಾಲಿನ್‌] 


(ಶಬಶಂ. ೫-೨೦). 


(ಉದ್ಭದೇ. ೩-೩೬). 
ಕಲಾಮು "ಕಲ್ಲೂ? ನೋ. 
ಕೆಲಾಯ್ಕೆ, ಕಳಾಯ (ನಾ). ೧. ಬಟ್ಟಗಡಲೆ; ಬಟಾಣಿ ಕಳಾಯ : 

೧. “ಕಳಾಯಃ, ಖಂಡಿಕಃ, ಸಾತೀನಃ - ಈ ೩ ಬಟ್ಟಿ ಗಡಲೆ ? (ಹಲಾಯು. 

೯೫-೪೨೮). ೨. ಒಂದು ಬಗೆಯ ಸಸ್ಯ ; “ಅನಳಕಃ - ಕಳಾಯ, ಪುತ್ರ 

ಜೀವಿ? (ಓಸಧಿ. ೬). [ಸಂ] 


೧೫೯೩ 


ಕಲಾವಂತಿಗೆ 


ಕಲಾಯ್ಕ "ಕಲಾಯಿ? ನೋ. 

ಕಲಾಯಗಾರ "ಕಲಾಯಿಗಾರ' ನೋ. 

ಕಲಾಯಿ, ಕಲಾಯ್ಕ (ನಾ). ೧. ತಾಮ್ರ, ಹಿತ್ತಾಳೆ ಪಾತ್ರೆಗಳು 
ಕಿಲುಬಬಾರದೆಂದು ಅವುಗಳಿಗೆ ತವರದಿಂದ ಹಾಕುವ ತೆಳ್ಳನೆಯ 
ಲೇಪ; ಒಂದು ಧಾತುವಿನ ಮೇಲೆ ಇನ್ನೊಂದು ಲೋಹದ ಲೇಪ 
ಹಾಕುವುದು :` ತಾಮ್ರ ಹಿತ್ತಾಳೆಗಳ ಪಾತ್ರೆಗಳಿಗೂ ಕಬ್ಬಿಣದ ತಗಡು 
ಗಳಿಗೂ ತವರಿನ ಕಲಾಯಿ ಮಾಡುವರು (ಮುಂಬಯಿ. ೬-೨೧) ; ತಾಮ್ರದ 
ಪಾತ್ರೆಗಳನ್ನು. . . ಆಗಾಗೈ ಕಲಾಯಿ ಮಾಡಿಸಬೇಕು (ಗೃಹವಿ. ೧೭೬). 
ಲಾಯ್ಕ : ಪಾತ್ರೆಗಳಿಗೆಲ್ಲ ಕಲಾಯ ಮಾಡಿಸಬೇಕು: (ಪ್ರಕ್ನೆ. ೪೧). 
ಶಿ. (ಆಲಂ) ಪೂರ್ತಿ ಕ್ಷೌರ; ಪೂರ್ತಿ ತಲೆಯನ್ನು ಬೋಳಿಸುವುದು. 

[4 ಓಂ. ಅರ. ಮರಾ. ಕಲ ಈ] 

ಕಲಾಯಿಕಾರ "ಕಲಾಯಿಗಾರ? ನೋ. 

ಕಲಾಯಿಗಾರ, ಕಲಾಯಗಾರ, ಕಲಾಯಿಕಾರ (ನಾ). ಕಲಾಯಿ 
ಮಾಡುವವನು: ಜಾನ್‌'ಬನ್ಮನ್ನನೆಂಬ ಕಲಾಯಿಗಾರನು ... 
ಧರ್ಮೋಪದೇಶ ಮಾಡಿದ್ದಕ್ಕಾಗಿ ಅವನನ್ನು ಹಿಡಿಸಿ, ಬೆಡ್‌ಫರ್ಡದ ಸೆರೆ 
ಮನೆಯಲ್ಲಿ ೧೨ ವರ್ಷಗಳವರೆಗೆ ಇಟ್ಟರು (ಇಂಗ್ಲಂಡ. ೧೬೨) 
ಕಲಾಯಗಾರ: (೪). ಕಲಾಯಿಕಾರ : ಕೇರಿಯ ಜನರೆಲ್ಲ ಮಲಗುವ 
ತಯಾರಿಯಲ್ಲಿದ್ದ ರೂ ಕೆಲಾಯಿಕಾರ ಬುಡಣಸಾಯಬನನ್ನು ಉಳಿದು 
(ಮೂರುದಾ. ೯೯). [ಕಲಾಯಿ 4 -ಕಾರ (೮. -ಕಾಜ) 


20| ಕಲಾರ (ನಾ). ಪಾತ್ರೆಗಳನ್ನು ತುಂಬುವ ಪೆಟ್ಟಿಗೆ (?): ಕಡಾಯಿ 


25 


40 


ಮೊದಲಾದ ಕಂಚುಮುಟ್ಟುಗಳಂ.ಕಲಾರಂಗಳಿಗೆ ತುಂಬುವಾಗ (ಸೌಗಂಧಿ. 
೧೩೭-೧೫). “ಕಡಾರ' ಪರಾ. 
(2. / ತಮಿ. ಕಲವಆಕ್ಕಿ - ಆಭರಣಾದಿಗಳನ್ನು ಇಡುವ ಕೊಠಡಿ] 
ಕಲಾಲ (ನಾ). ಹೆಂಡ ಮೊದಲಾದ ಪೇಯಗಳನ್ನು ತಯಾರಿಸು 
ವವನು, -- ಮಾರುವವನು: ಸಿಂದೀ ತೆಗೆಯುವ ಜಾತಿಗಳು... 
ಕಲಾಲರು. ಶರೆಯನ್ನು ಮಾಡಿ ಮಾರುವುದೇ ಮುಖ್ಯ ಹೋರೆ (ಕಭಾಗೆ. 
೧೮೧) ಕ್ರಾಮವೆಲ್ಲ ಕಲಾಲರ ಪೋರ (ಯುಕ್ಷಸ್ರ. ೧೬೭). 
[+ ಹಿಂ. ಮರಾ. ಕಲಾಲ. / ಪ್ರಾ. ಕಲ್ಲಾಲ ಆಸಂ, ಕಲ್ಕಪಾಲ) 
ಕಲಾವಂತ (ನಾ). ೧. ಕುಶಲ ಕಲೆಯನ್ನು ಬಲ್ಲವನು ; ಕಲಾಕಾರ; 
ಕಲಾವಿದ: ಆದರೆ ಕಲಾವಂತನು ಒಂದು ಹೆಜ್ಜೆ ಮುಂದೆ ಹೋಗಿ... 
ಪ್ರಶ್ನೆಯನ್ನು ಕೇಳುತ್ತಾನೆ '[ಸವ್ಯಕಾ. ೮೯). ೨. ಗಾಯನ, ವಾದನ, 
ನರ್ತನಗಳನ್ನೇ ಉದ್ಯೋಗವಾಗಿ ಉಳ್ಳ ಜನ; ಗಾಯಕರ, 
ನರ್ತಕರ ಮನೆತನಕ್ಕೆ ಸೇರಿದ ಜನ.: ಸಾರ್ವಜನಿಕ ಶಾಲೆಯೆಂದ 
ಬಳಿಕ ಕುಲವಂತರೂ ಹೋಗುತ್ತಾರೆ ; ಕಲಾನಂತರೂ ಹೋಗುತ್ತಾರೆ 
(ಜಾರುದಾ. ೫೫) ; ಇವನ ಚಿಕ್ಕಪ್ಪನೊಬ್ಬ ಕಲಾವಂತ ಹುಡುಗಿಯನ್ನು 
ಮದುವೆಯಾಗಿ ಊರಿಗೆ ಸುಧಾರಣೆ ತಂದಿರಲಿಲ್ಲವೆ (ಮೂರುದಾ. ೧೭೪). 
[ಸಂ. ಕಲಾವತ್‌] 
ಕಲಾವಂತಿಕೆ, ಕಲಾವಂತಿಗೆ (ನಾ). ಕಲಾಭಿರುಚಿ; ಕಲಾಕೌಶಲ: 
ಗೊಮ್ಮಟೀಶ್ವರ ಎಂಬ ಹೆಸರಿನಲ್ಲಿದ್ದ ಅವನ ಮೂರ್ತಿಗಳು. ಕನ್ನಡ 
ನಾಡಿನ ಕಲಾವಂತಿಕೆಯ ಕೀರ್ತಿಸ್ತಂಭಗಳಾಗಿವೆ (ತವನಿ. ೧೩೭); ತನ್ನ 
ರೂಪ ಲಾವಣ್ಮಗಳಿಂದಲೂ ಕಲಾವಂತಿಕೆಯಿಂದಲೂ ರಾಜ್ಯದಲ್ಲೆಲ್ಲ`ಜನ 
ಪ್ರಿಯತೆ ಪಡೆದ (ಆಶ್ರಮ. ೪೭). ಕಲಾವಂತಿಗೆ: ವಾತ್ಸ್ಯಾಯನನು ತನ್ನ 
"ಕಾಮಸೂತ್ರದಲ್ಲಿ ಆ ಕಾಲದ ಜನರ ಕಲಾವಂತಿಗೆಯನ್ನು ಕುರಿತು 
ಸ್ಪಷ್ಟಪಡಿಸಿದ್ದಾನೆ (ಭಾರದ, ೫೫೦). 
[ಕಲಾವಂತ + -ಇಕೆ] 
ಕಲಾವಂತಿಗೆ "ಕಲಾವಂತಿಕೆ? ನೋ. 


ಕಲಾವಂತಿಸಿ 


ಕಲಾವಂತಿನಿ (ನಾ).೧. ಕಲೆಯನ್ನು ಬಲ್ಲವಳು; ಕಲಾವಿದೆ. 
೨. ಸೂಳೆ; ವೇಶ: ಇದು ಅರಮನೆ, ಇದು ಕಲಾವಂತಿನಿಯರೆ 

» ಎಂದು ಕೈಮಾಡಿ ತೋರಿಸುತ್ತಾರೆ (ಮಾಂಬಯಿ. ೫-೧೦೮). 

[ಆ ಸಂ. ಕಲಾವತೀ?] 

ಕಲಾವತಿ, ಕಳಾವತಿ (ನಾ).೧. ಕಲಾವಿದೆ. ೨. ತುಂಬುರುವಿನ 
ವೀಣೆ. ೩. ರಾಧೆಯ ತಾಯಿ. ೪. ಶಕ್ತಿದೇವತೆಗಳಲ್ಲಿ ಒಬ್ಬಳು (8). 
ಕಳಾವಶಿ: ೩. ಸಿರಿ ಶಚಿ' ವಾಣಿ ರೋಹಿಣಿ ಕರಾಳಿ ಕಳಾವತಿ... 
ಎಂಬ ಶಕ್ತಿಯರ್‌ (ಶಬಶಂ. ೩-೧೨). [ಸಂ. ಕಲಾವತೀ] 

ಕಲಾನಿಜ್ಞಾನ (ನಾ). ಕಲೆಯ ತಂತ್ರಗಳ ಜ್ಞಾ ನ; ಕಲಾತಂತ್ರ: 
ಇಲ್ಲಿ ಕರೆ ಮತ್ತು ಕಲಾವಿಜಾ ಶನ (ಸಿಗು-ಆಯಿಂಸ ಗಳು ಒಂದೇ ನ 
ಭ್ರಾಂತು ಹಿಡಿಯುವುದು (ಭಾಚಿತ್ರ. ೧೫). (ಸೆಂ. (ಕಲಾ ನಿಜ್ಞಾನ)] 

ಕಲಾವಿದ, ಕಳಾವಿದ (ನಾ). ೧. ಲಲಿತ ಕಲೆಯನ್ನು ತಿಳಿದವನು; 
ಕಲಾಕೃತಿಗಳನ್ನು ರಚಿಸಬಲ್ಲವನು: ಅವಳು ಕಲಾವಿದನೆಂದು 
ನನ್ನನ್ನು ಸಂಬೋಧಿಸಿದ್ದಕ್ಕೆ ನಾವಿಬ್ಬರೂ ಒಮ್ಮೆ ನಕ್ಕೆವು (ಹೇಮಂತ. 
೩೯೩); ನಿಪಣನಾದ ಕಲಾವಿದನು ವರುಷಗಟ್ಟಲೆ ದುಡಿದು ಅದರಲ್ಲಿ 
ತನ್ನ ಕೆಲಾಪ್ರೌಢಿಮೆಯ ಭಟ್ಟ ಇಳಿಸಿದ್ದನು (ಕಂಬಹು. ೧). 
ಕಳಾವಿದ: ೨. ಜಾಣ; ಚತುರ; ನಿಪುಣ: ಪಾವನಾತ್ಮನು ಪಾಶ 
ದಳನ ಕಳಾವಿದಂ (ಬಸಪು. ೪೬-೧). "ಕಾವ್ಯ ಕಳಾವಿದ' ಪರಾ. 

[೮ ಸಂ. ಕಲಾವಿದ್‌'] 

ಕಲಾವಿದೆ (ನಾ). ಲಲಿತ ತಲೆಯನ್ನು ತಿಳಿದವಳು: ಹೊಯಿಸಳೇಶ 

ರನ ಪಟ್ಟದರಸಿ ಶಾಂತಲಾದೇವಿ ಎಂತಹ ಕಲಾವಿದೆ. (ಭಾರದ. ೪೮೯). 
[ಕ ಲಾವಿದ..- -ಎೃ] 
ಕಲಾವಿಮರ್ಶಕ (ನಾ). ಚಿತ್ರ, ಗಾಯನ ಮೊದಲಾದ ಕಲೆ 


ಸಾಲು 


ಗಳನ್ನು ವಿಮರ್ಶೆ ಮಾಡುವವನು : ಈ ಚಿತ್ರಗಳ ನಿರ್ಮಾಣತಂತ್ರ 


ವಿಶ್ವದ ಎಲ್ಲ ಕಲಾವಿಮರ್ಶಕರನ್ನೂ ದಿಗ್‌ಭ್ರಮೆಗೊಳಿಸಿದೆ. (ಭಾರದ. 
೫೨೫). [ಸೆಂ. (ಕೆಲಾ + ವಿಮರ್ಶಕ) 

ಕಲಾವೆ (ನಾ). ಒಂದು ಮೂಲಿಕೆ: "ಕ ರಿನಪೃಷಸ್ಮಿಕಃ- ಕಲಾವೆ?* 
(ಓಷಧಿ. ೨೭). [2] 

ಕಲಾವೇದಿ (ನಾ). - ಕಲಾವಿದ ೧. ಕಲಾವೇದಿ ಸತ್ಯರತಂ... ಕನ್ಯಾ 
ನಿವಾಸೋದ್ಭವಂ (ಜಾತತಿ. ೧೭-೬). [ಆ ಸಂ. ಕಲಾವೇದಿನ್‌]' 

ಕಲಾಶಾಸ್ತ್ರೆ (ನಾ). ೧. ಕಾಮಶಾಸ್ತ್ರವನ್ನು ಕುರಿತ ಒಂದು ಅಶ್ಲೀಲ 
ಗ್ರಂಥ (ಕಿ). ೨. ಸೌಂದರ್ಯವಿಜ್ಞ್ಯಾನ (ಪಾರಿನಿ. ೨). 

[ಸಂ. (ಕಲಾ4.ಶಾಸ್ತ್ರ)] 

ಕಲಾಶಿಕ್ಷೆ (ನಾ). ಕಲೆಯ'ವ್ಯಾಸಂಗ; ಕಲಾಭ್ಯಾಸ: ನಮ್ಮಯ್ಯನೆನ್ನಂ 
ಕಲಾಶಿಕ್ಷೆಗೆಂದು ಸುಲೋಚನೆಯ ಪಕ್ಕದೊಳಿರಿಸಿದೊಡೆ (ಚಾವು 0 ಪು. 

[ಸೆಂ. (ಕಲಾ + ಶಿಕ್ಪಾ) 

ಕಲಾಸ್‌, ಖಲಾಸ್‌, ಖಲಾಸ, ಖಲಾಸು (ನಾ). ೧. ಮುಗಿತಾಯ; 
ಆಗಿಹೋಗುವಿಕೆ : ಐದೂವರೆಗೆ ಆ ಕೆಲಸ ಕಲಾಸ್‌ (ಚೆಂಗೂಲಿ. ೮೨). 
೨. ತೀರಿಹೋಗುವಿಕೆ ; ಸಾವು: ಈ ದಂಪತಿಗಳಲ್ಲಿ ಮೂರು ಜೊತೆಯು 
ಕಲಾಸಾಗಿ ಆ ಕಿರಿಯ ಜೋಡಿ ಮಾತ್ರ ಉಳಿಯಿತು (ಆಗರ. ೩೪). 
ಖಲಾಸ್‌ : ೧. ಎಲ್ಲಾ ಖಲಾಸ್‌ ಆಗಿ ಹೋಯಿತು (ರೂಢಿ). 
೨. ದೊಂಬಿಯಲ್ಲಿ ಹನ್ನೆರಡು ಜನ ಖಲಾಸ್‌ ಆದರು (ರೂಢ). ಖಲಾಸ: 
೧. ಒಂದು ಕರುವನ್ನು ನಿನ್ನೆ ರಾತ್ರಿ ಗುಡ್ಡದಲ್ಲೇ ಖಲಾಸ ಮಾಡಿದೆ - 
ಹುಲಿ - (ದಂಬನಾ. ೫). *ಖಲಾಸು: ೧. ಅಷ್ಟು ಲಾಡುವನ್ನು ಒಬ್ಬನೇ 
ಖಲಾಸು ಮಾಡಿಬಿಟ್ಟ ದ್ದೀಯ (ರೂಢ). 

[*-ಅರ. ಹಿಂ. ಮರಾ, ಖಲಾಸ್‌] 


೫೨-೩೪), 


೧೫೯೪ 


ಕಲ್ಮಿ 


ಕಲಾಸಿ, ಕಳಾಸಿ, ಖಲಾಸಿ (ನಾ). ೧. ನಾವಿಕ; ಹಡಗಿನಲ್ಲಿರುವ 
ಮಜದೂರ: ತರುಣನಾಗಿದ್ದಾಗ ... ಮಚ್ಚೆಯೊಂದರಲ್ಲಿ ಕುಳಿತು, 
ಕಲಾಸಿಯಾಗಿ ಹೋದ ಧೀರನವನು (ಜಾರುದಾ. ೫೦); ಇಪ್ಪತ್ತು 
ಮೂವತ್ತು ಕಲಾಸಿಗಳ ಜೊತೆ ತೋಮ ದೋಣಿಯಲ್ಲಿ ಹುಟ್ಟುಹಿಡಿದು 
ಕೂತಿದ್ದೆ (ಹೊಸಕ್ಸಿ, ೫೭). ಕೆಳಾಸಿ: ೨. ಡೇರೆ ಅಥವಾ ಗುಡಾರ 
ಗಳನ್ನು ಹಾಕುವವನು ಮತ್ತು ಅವುಗಳನ್ನು ನೋಡಿಕೊಳ್ಳು 
ವವನು; ಕೈಕೆಳಗಿನವನು (ಕೈಸಗೆ. ೫೫೨). ಖಲಾಸಿ: ೧. ಒಡೆದು 
ಜಹಜು ಜಲಮಧ್ಯ ಮರಳಲಿ ಖಲಾಸಿ ಕೈಯ ಮುಗಿವ (ಚಂಡೆಮ. ೪೯). 
[+ ಓಂ. ಖಲಾಸೀ ; ಅರೆ. ಖಲಾಶೀ) 


19| ಕಲಾಸಿಪಡೆ (ನಾ). “ಹಡಗಿನ ನೌಕರರ ಒಟ್ಟು ತಂಡ; ಕಲಾಸಿ 


25 


45 


ಪಡೆ” (ship's Company. ಇಂಕನಿ). [ಕಲಾಸಿ* ಪಡೆ) 

ಕಲಾಹೀನ, ಕಳಾಹೀನ (ಗು). ೧. ಕುಶಲ ಕಲೆಯಿಲ್ಲದ, ತಿಳಿ 
ಯದ :.ಶಾಮನು ಕಲಾವಿದನಾಗಿ ಸಾಯುವುದಕ್ಕಿಂತ ಕಲಾಹೀನನಾಗಿ 
ಬದುಕುವದು ನನಗೆ ಬೇಕಾದ ಮಾತಾಗಿದೆ (ರಂಗರೋ. ೨೦೦). ತಿ. ಕಳೆ 
ಯಿಲ್ಲದ; ಕಾಂತಿಹೀನವಾದ; ಲಕ್ಷಣ ವಿಲ್ಲದ. ಕಳಾಹೀನ: 
೨. ಜಗವಜಟಂಯೆ ತಾಂ ಕಳಂಕಂ ಕಳಾಹೀನ ಹಾವಗಿದುಗಿದ ವಿಷವಕ್ವ 
ದೋಷಿ (ಹಡಳಾ. ೪-೧೫). [ಸಂ.] 

ಕಲಿ "ಕಲ್‌? ನೋ. 

ಕಲ್ಲಿ (ನಾ). ೧. ಕಲಹ; ಜಗಳ. ೨. ಕಾಳಗ: “ಕಲಹದಲ್ಲಿಯುಂ ಕಲಿ 
ಯೆಂಬುದು? (ಹಲಾಯು. ೧೩೧-೩). ೩. ಬಂಟ; ಶೂರ; ವೀರ: 
“ಶೂರಂ ವಿಕ್ರಾಂತಂ ಕಲಿ ಚಾರ ಭಟಂ ವೀರಪುರುಷನಾತಂಗೆ ಪೆಸ೦೯* 
(ವಸ್ತುಕೋ. ೧೦೦-೧೨) ; ಕಲಿಯಾ[ದ]ಂ ಬಗೆದು ನೋಲಕ್ಪೊಡದ್ಳುತ 
ಮಾದಂ (ಕವಿರಾ. ೩-೧೯೦) ; ಕಲಿಯನೆ ಪಂಡೆ ಮಾಟ್ಬಿ ಕಡುವಂದೆಯ 
ನೊಳ್ಗಲಿಮಾಟ್ಬಿ (ಪಂಪಭಾ. ೧೨-೯೨); ಕಲಿಯ ಕಾಲ ತೊಡರು ಛಲದಾಳಿ 
ಗಲ್ಲದೆ ಇಕ್ಕಬಾರದು (ಬಸವ. ೬೬೫) ; ಕಲಿಗೆಳೊಳೆ ಕಲಿ ಎಂದು ನೀನಿಂತು 
ನಿಲ್ವೈಯಾ (ಅಶ್ವತ್ಥಾ ೮-೧೬೧). ೪, ತಾರೆಯ ಮರ: “ಕಲಿ, ಅಕ್ಷ 
ವಿಭೀತಃ -ಈ ೩ ತಾಜ್‌ (ಹಲಾಯು. ೧೦೧-೪೬೪). ಹೆ. ನಾಲ್ಕನೆಯ 
ಯುಗ; ಕಲಿಯುಗ: “ಅತಿಧೀರಂ' ಕಾಳಗ ಯುಗೆಮಿತಿ ಮೂಅಜಸೊ 
ಳೆಸೆನ ನಾಮ ಕಲಿಶಬ್ದಂಗಳ್‌್‌* (ನಾನಾಕಂ. ೧೧೯). ೬. ಕಲಿಪುರುಷ : 
ಬಾಧಿಪ್ಪ.ಕಲಿಗೆ ಕಲಿಯುಗವಿಪರೀತನ್‌ (ಇಆ. 2, ೭೧-೬; 700) ; 
ಕೆಂಗರಿಗಣ್ಣ ಮೋಜಕಿಯ, ಹರಕುಗಡ್ಡದ ಕರಿಯೊಡಲ ಕಲಿ (ಪಾಳಾಂ. 
ಕೆಂಚುಮಾಸೆಯ] ಮಲಿನವಸನದಲಿ. .. ಕಲಿಪುರುಷ ಕಾಣಿಸಿಕೊಂಡನು. 
(ನಳಚ. ೪-೪).೩. ಅರಳದೆ ಇರುವ ಹೂವು; ಮೊಗ್ಗು. ೮. ಅತ್ಯಂತ 
ಕೀಳಾದುದು, --ಕಡಮೆಯಾದುದು (1). 

ಕಲಿಗಳಂಕುಸ, ಕಲಿಗಳಂಕುಶ - ವೀರರಿಗೆ ಅಂಕುಶದಂತಿರು 

ವವನು; ವೀರರವೀ ರ; ಒಂದು ಬಿರುದು: ಸುಭಟರಾದಿತ್ಯ 
ಕಲಿಗಳಂಕುಸ ಸನಿವಾರೆ ಸಿದ್ಧಿ ಗಿರಿದುರ್ಗಮ್ಮ ಬ್ಲ (ಕಇಆ. ೭೪-೧೨-೧೩; 
1170) ; ಕಲಿಗಳಂಕುಸಂ ಶ್ರೀ ವೀರಕಾವದೇವರಸರು (ಎಇ. 2೧೭೪11, 
೨೮-೨೪; 1256); ಸಿಂಹಲಾಂಚ್ಛನ ಕಲಿಗಳಂಕುಶೇತ್ಯಾದಿ ಬಿರುದಾವಲೀ 
ಸಮನ್ವಿತ ಶ್ರೀಮಲ್ಲಭೂಪಸ್ಯ (ಕಳ. IV, ೫೪-೨೦ ; rN ಕಲಿಗಳ 
ಮೊಖದ ಕೈ, ಕಲಿಗಳಮೊಗದಕಯ್‌, ಕಲಿಗಳಮೊಗದಕಯಿಎ 
ಶೂರರ ಹೀ ಮೇಲೆ ಕೈಯಿಂದ ಹೊಡೆಯುವವನು; ಒಂದು 
ಬಿರುದು: ಚಲದಂಕರಾಮ ರಾಯಗಂಡರದಾವಣಿ ಕಲಿಗಳ ಮೊಖದ 
ಕೈ ಸುಭಟ ಚೂಡಾಮಣಿ (ಎಇ. 2೧೭೪11, ೨೮-೧೯ ; 1256) ; ಕಲಿಗಳ 
ಮೊಗದಕಯ್ನಾಮಾದಿ ಸಮಸ್ತಪ್ರಸಸ್ತಿ ಸಹಿತಂ (ಕಇ. ೪1, 7 
1046). ಟ್ಟ 


ಕಲಿಂಗೆ 


ಕಲಿಂಗೆ, ಕಳಿಂಗ (ನಾ). ೧. ಒಂದು ದೇಶದ ಹೆಸರು; ಆ ಜೀಶದ 
ಜನ ಅಥವಾ ರಾಜ. FP ಈಗಿನ ಕೋರಮಂಡಲ. ೨. ಆ ದೇಶದ 
ಸ್ಥಾಪಕನಾದವನು; ದೀರ್ಫ್ಥತಮಸ್ಸು ಎಂಬ ಖುಷಿಯ ಮಗ. 
೩. ಒಂದು ಬಗೆಯ ನೀರ ಹಕ್ಕಿ; ಕುಕ್ಕಟ. ೪. ಚಾತಕಪಕ್ಷಿ. 
೫. ಸಾರಂಗ. 
೭. (ಆಲಂ) ಮೋಸಗಾರ; ವಂಚಕ. ಕಳಿಂಗ : ೧. ಅಂಗ ವರಾಳ 
ಸಿಂಗಳಿಕ... ಕಳಿಂಗ ಖಸಾನ್ಮ (ಸೌಇಇ. XX, ೪೬-೫ ; 1072); 
ಗೌಳಸಾಂಧ್ರ ಕಳಿಂಗ ಕುರುನೇಪಾಳ . , , ಧರಣೀಪಾಲತತಿ ಸಂದಣಿಸಿ 
ದುದು ( ತೊರರಾ. ೧-೭-೧೮). ೩. ಹುಳುಕು ನೀತಿಗಳಾಕಳಿಂಗನನೊಲಿದು 
ಕೇಳುವ ಕೌರವೇಂದ್ರನು (ಸ ಂಭಪ. ೧೭-೬೪); ಕಳಿಂಗ ನೀತಿಯಲ್ಲಿ 
ನಿಪುಣನಾದ `ವೈದೃನು,.. ಕಾಲವನ್ನು ಕಳೆಯಲಾರ ಂಭಿಸಿದನು 
(ಬೆನ್ನಬೇ. ೪೨); ಆ ಕಳಿಂಗರು ಸಂಬಳಾನೇ ಕೊಡುವುದಿಲ್ಲ (ತುಂಗಭ. 
೧೫). (ಸಂ. 
ಕಲಿಂಜ (ನಾ). ೧. ಚಾಪೆ. ೨. - ಕಲಿಂಜಕ.... [ಸಂ.] 
ಕಲಿಂಜಕ (ನಾ). ಕಣಜ; ಉಗ್ರಾಣ. [Ao.] 
ಕಲಿಂದ, ಕಳಂದ (ನಾ). ೧. ತಾರೆಯ ಮರ; ಕಲಿದ್ರುಮ. 
೨. ಯಮುನಾನದಿ ಹುಟ್ಟುವ ಬೆಟ್ಟಿ. “ಕಲಿಂದಜೆ ಪರಾ. 
ಕಳಿಂದ : ೨. "ಕಳಿಂದಜೆ' ಪರಾ. [ಸಂ.7 
ಕಲಿಂದಜೆ, ಕಳಿಂದಜೆ (ನಾ). ಕಲಿಂದಪರ್ವತದಲ್ಲಿ ಹುಟ್ಟಿದುದು; 
ಕಾಲಿಂದಿ ನದಿ; ಯಮುನೆ. ಕಳಿಂದಜೆ: ನೀಲಿಯ ತನಿರಸಮೆಂಬಂತಿರೆ 
ಕಳಿಂದಜೆಯ ಕರ್ಮಡುವಿನೊಂದು ಪೊಳೆಪಿಂ (ರಾಮಾಶ್ವ. ೫೨-೨೧). 
- [ಸಂ. ಕಲಿಂದಜಾ] 
ಕಲಿಂದನಂದಿನಿ (ನಾ). ಎ ಕಲಿಂದಜೆ. [ಸೆಂ. ಕಲಿಂದನಂದಿನೀ] 
ಕಲಿಕಂಗೆ "ಕಲಿಗಂಗ? ನೋ. 
ಕಲಿಕಸ್ತೂರಿ (ನಾ). ಕಾಡುಕಸ್ತೂರಿ (8). 
[ಕಲ್ಕಿ * ಕಸ್ತೂರಿ] 
ಕಲಿಕಾಂತಿ (ನಾ). ಒಬ್ಬಾತನ ಹೆಸರು: ಚಿತ್ರವಾಹನರ್ಗ್ಗಾಗಿ ಕಲಿ 
ಕಾನ್ತಿ ಎಆಕಿದು (ಎಇ. IX, ೧೮-೧೬ ; 800). (2) 
ಕಲಿಕಾರಕ (ನಾ). ೧. ಒಂದು ಬಗೆಯ ಗಿಡ; ತಪಸಿಗಿಡ. 
೨. ಒಂದು ಜಾತಿಯ ಪಕ್ಷಿ. ೩. ಜಗಳವನ್ನುಂಟುಮಾಡುವವನು. 
೪. ನಾರದ. [Aಂ.] 
ಕಲಿಕಾಲ "ಕಲಿಗಾಲ' ನೋ. 
ಕಲಿಕಾಲಹೋಳಿ (ನಾ). ಕಲಿಪುರುಷನ ಆಕೃತಿಯನ್ನು ಸುಟ್ಟು 
ಕುಣಿವ ಹೋಳಿಹಬ್ಬ; ಆ ಹಬ್ಬದಲ್ಲಿ ಹಾಡುವ ಹಾಡು (?): 
ಹೋಳಿಯನ್ನು ಶಿವಶರಣರೂ ಹರಿದಾಸರೂ ಆಡಿ ಹಾಡಿದ್ದಾರೆ. ಬಸವಾದಿ 
ಪ್ರಮಥರು ಆಡಿದ "ಕಲಿಕಾಲಹೋಳಿ 'ಯೇ ಇದಕ್ಕೆ ಸಾಕ್ಷಿ (ಕನ್ನಜಾ. 
[ಕಲಿಕಾಲ + ಹೋಳಿ (೬ ಹೋಲಿ)] 
ಕಲಿಕಿ- (ನಾ). ಚೆಲುವೆ; ಸುಂದರಿ: ಕಲಿಕ ಯಾತನು ಕೇಳು 
ಕರ್ನಾಟದೇಶದ ಕರುಣದಿಂದಾಳುವ ಥೊರೆಯು (ಯನಳ, ೫೧); ಕಲಿಕ 
ಚಿತ್ರಾಂಗಿ ಸಣ್ಣವನ ತಾ ಬಯಸಿ ಸಹಜದಿಂದಂದೆ. ಕಣ್ಣನೀರನು 
ತುಂಬಿ ಗಂಡಗೆ ಪೇಳಿ ಪಾರುಮಾಡಿದಳು ( ಸಾರಂಗ. ೨೩). 
(+ ತೆಲು. ಕಲಿಕಿ] 
ಕಲಿಕ್ಕಿ (ನಾ). ವಿಷ್ಣುವಿನ ಹತ್ತನೆಯ ಅವತಾರ; ಕಲ್ಕಿ: ತಾನೇ ಕಲಿಕ 
ಯವತಾರವನು ಕೈಕೊಂಡೊಲಿದು ನಿಂದು (ನಿಭಾಗ. ೧೨-೧-೩೫). 
[ಆ ಸಂ. ಕಲ್ಕಿ) 


೧೭೫], 


ಕಲಿಕೆ, "ಕಲೈೆ' ನೋ, 


೧೫೯೫ 


೬. ಓಂದು ಬಗೆಯ ಧಾನ್ಯ; ಇಂದ್ರಯವ. 5 


0 


20 


ಕಲಿಗಲ 


ಕಲಿಕ್ಕೆ, ಕಳಿಕೆ, (ನಾ). ೧. ಹೂವಿನ ಮೊಗ್ಗು; ಕೋರಕ: ಕಲಿಕೆ 
ಕವಲ್ಲು ಮೂಡಿದುದು ಮಾಮರದೊಳ್‌ (ಲೀಲಾವ. ೯-೬೭); ಕಲಿಕೆ 
ಗಳೆಂಬ ಹರ್ಷಪುಳಕಾವಳಿಯಂ ತಳೆದಿರ್ಪಳಾಮ್ರ ಕೋಮಲೆ (ಕಾವ್ಯಸಾ. 
೭೦೯) ; ಕೋಮಲ ಲತೆಗೆ ಕಲಿಕೆಗೆ... ಸೊಬಗ ಬೀಜುತ (ನಂದಿಮಾ. 
೪-೧೬). ಕಳಿಕೆ : ೧. ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ 
ಬಿಚ್ಚತಂ ನಲಿವುದು (ಆದಿಪು. ೨-೯) ; ಸಹಕಾರಂ ತಾಳ್ದಿತ್ತು ಪುಳಕಮೆನೆ 
ಕಳಿಕೆಗಳಂ (ಚಂದ್ರಪು. ೨-೯೦); ಮಿಗೆ ಪಸುರಿಡಿದ ಕಳಿಕೆ ತುಜುಗಿ 
ಕಾವನ ಕೂರ್ಗಣೆಗಳ ಮೂಡಿಗೆಗಳಂತಿರೆ (ಸದ್ಮರಾ. ೮-೩೪). 
೨. (ದೀಪದ) ಕುಡಿ, ನಾಲಗೆ: ಮದನನೋಹನದೀಪಕಳಿಕೆಯಂ 
ತೆಯುಂ ಕಾಮ ಕಲ್ಪಲತೆಯಂತೆಯುಂ (ಪಂರಾಮಾ. ೪-೨೯ ವ); ನಲಿ 
ದೆಜಗಿದನು ನಿಧಾನದೆಡೆಗೆ ದೀಪಕಳಿಕೆ ತಾನೆಜಗುವಂದದೊಳು (ಭರಚ. 
೩-೬೦); ಕಳಿಕೆ ತೊಲಗಿದ ದೀಪದಂತೆ (ಜಿರಾಮಾ. ೨೩೮-೩).೩."ಹೀಚು 
ಗಾಯಿ” (ರಾಮಾಶ್ವ. ಕೋಶ) : ಬಕ್ಕೆ ವಲಸಿಂಗೆ ಕಳಿಕೆಯುಂ ತೆಂಗು 
ಕಾಂಗುಗಳ್ಳೆ ನೀಡುಗೊನೆಯಂ ಪತ್ತಿಸಿ ತೆತ್ತಿಸಿ ಬೀಸುವ ಸಲಗಾಳಿ 
(ರಾಮಾಶ್ವ. ೧೧೪-೨೨). ೪. ಒಂದು ಬಗೆಯ ಗದ್ಯ: “ಕಲಿಕಾ, 
ಉತ್ಕಲಿಕಾ, ಈ ೨ ಉದಾಹರಣ ಗದ್ಕಭೇದಂ? (ಕಾಶಕೃ. ೧೧೪). 

[ಸಂ. ಕಲಿಕಾ) 

ಕಲಿಗೆ (ನಾ). ಒಬ್ಬಾತನ ಹೆಸರು: ಜಕ್ಕಿಯಬ್ಬೆ ನಾಬ್ಗಾವುಣ್ಣುಗೆಯ್ಯು 
ಶ್ರಿರೆ ನಣ್ಣುವರ ಕೆಲಿಗಂ ಪೆರ್ಗ್ಗೆಡೆತನಂ ಗೆಯ್ಯೆ (ಎಳ. ೪1], ಶಿಕಾಂ. 
೨೧೯-೧೨ ; 918). [7] 

ಕಲಿಗಂಗ, ಕಲಿಕಂಗ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಪೆರ್ಮ್ಮ 
ನಡಿಗಳ೯ ರಾಜ್ಯಂಗೆಯ್ಯುತ್ತಿರೆ ಕಲಿಗಂಗ ದೇವಳಿಗೆಟ್ಟತ್ತುವನಾಳುತ್ತು 
ಮಿರೆ (ಎಕ. ೪1, ಚಿಕ್ಕಮ. ೪೨-೬; 959). ಕಲಿಕಂಗ: ನೆಲ್ಲಿವರ 
ಕಾಳಕನ್ನ ಕೆಲಿಕಜ್ಲರಾನೀಕಿದೋಡಿಸಿ ಗಂಇಳ್ಸೀನಾಡಕ್ಕ ಲಿದೆ ಜಕಿಗಳುಂ 
ಗೊಂಬುಕ್ಳಿಆರಸರುಂ ಪಡೆದುದು (ಎಕ. ೫, ಮಾಲೂರು. ೯೬-೨; 
ಸು. 750). [ಕಲ್ಲಿ * ಗಂಗ] 

ಕಲಿಗಂಟಕ್ಕುು (ಕ್ರಿ). (ವೀರರಂತೆ) ಕೂದಲನ್ನು ಗಂಟುಹಾಕು (?) : 
ಬಾಹುಯುದ್ಧ ಸನ್ನದ್ಧನಾಗಿ ಕಲಿಗಂಟ ಕ್ಕಿ ಗಂಡುಡೆಯುಮನುಟ್ಟು 
(ಪಂಪಭಾ. ೮-೭೩ವ); ಕಲಿಗಂಟಿಕ್ಕಿ ತೆರಳಿ ಬಿಗಿದುಟ್ಟು ಹೊಯ್‌ 
ಕೈಯನೆಂಬಂತಿರ್ದಂ (ಬಂ, ೬-೪೫ನ) ; "ವೀರಕಾಸೆಯ ಗಂಟನು 
ಹಾಕು” (ಪಂಪದೀ. ೨೯೦). [ಕಲಿಗಂಟು + ಇಕ್ಕು] 

ಕಲಿಗಂಟು (ನಾ). ೧. (ವೀರರು) ಕೂದಲನ್ನು ಕಟ್ಟುವ ಒಂದು 
ಬಗೆ. "ಕಲಿಗಂಟಕ್ಕು' ಪರಾ. ೨. ಬೆನ್ನ ಮೇಲೆ ನೇಲುವ ಸಡಿಲ 
ವಾದ ಮುಡಿ, ಗಂಟು : ಚೆನ್ನನಪ್ಪಳಿಪ ಸೋರ್ಮುಡಿಯಂ ಕಲಿ 
ಗಂಟಿಸಿಕ್ಸಿ (ಸೂಕ್ತಿ ಸು. ೧೪-೩೬); ಬೆನ್ನನಲೆವ ಕಲಿಗಂಟು ಕದಕ್ಕದಿ 
ಪುನ್ನತಕುಚತಟದೊಳ್‌ ನರ್ತಿಪ ಪೊಸರನ್ನದ ಪಂಚಸರಂ (ಜಯಕಾ. 
೮-೫೮); ಕಲಿಗಂಟು ಕೆಲರಿಗೆ ಜಡೆ ಕೆಲರಿಗೆ ಮತ್ತೆ ಕೆಲರಲ್ಲಿ ತುಜುಬ 
ನಿಕ್ಕಿದರು. (ಛರಚ. ೧೬-೨೫). "ಎಣೆಗಂಟು' ಪರಾ. 

[ಕಲಿ + ಗಂಟು] 


“| ಕಲಿಗಂಡತೊಂಡ (ನಾ). ವೀರಾಧಿವೀರರಿಗೆ ತೊಂಡನಂತಿರುವವನು; 


ಮಹಾಶೂರ; ಒಂದು ಬಿರುದು: ನುಡಿದನ್ತೆಗಣ್ಣಂ ಕುನ್ನಾಲವಂಶ 
ಲಲಾಮ ಗುಣಗಣೋದ್ದಾಮ ಕಲಿಗಣ್ಣತೊಣ್ಣಂ ಕದನಪ್ರಚಣ್ಣ 
(ಸೌಇಇ. XI ೯೭-೧೮; 1062). 

[ಕಲ್ಮಿ + ಗಂಡ, + ತೊಂಡ,] 


«5 | ಕಲಿಗಲ (ನಾ). ಬೆರಕೆಯಾದುದ್ದು ; ಮಿಶ್ರಣ : *ಕಲಿಗಲಮೆನೆ ಕೂಡೆ 


(ಕಲಿ? (೮ ಕಲ್ಕ) + ಕಲ್ಯ] 
101 


ಬೆರಸಿದ್ದಕ್ಕುಂ ೫ (ರನ್ನ ಕಂ. ೧೧). 


ಕಲಿಗಳೆ 


ಕಲಿಗಳೆ (ಕ್ರಿ). ಪ್ರತಾಪವನ್ನು ಕುಗ್ಗಿಸು; ಶೌರ್ಯವನ್ನು ಹೋಗ 
ಲಾಡಿಸು: ಮುಟ್ಟಿ ಬಂದುದು ಸೇನೆ ಕನಿದುದು ಕಟ್ಟಿಳವಿಯಲಿ 
ಕಲಿಗಳಿದು ಬಳಿಕಟ್ಟತಿಂಬ ಮಹಾಂತಕಂಗೌತಣವ ಹೇಳ್ವಂತೆ 

[ಕಲ್ಮಿ * ಕಳ್ಳ) 

ಕಲಿಗಳ್ಳೆ'(ನಾ). ಒಂದು ಬಿರುದು: ಬಟ್ಟಿಗೆಜಕಿನೆಜಕಿಮ್ಮೆ ಕಲಿಗಳ್ಳನೆಂಬೋ 
೫ ೫x [ಜಿ] ಯ ಬಾಲಕಿನೆನ್ದು (ಸೌಇಇ, x1-i, ೨೧-೭ ; 893). (1) 

ಕಲಿಗಾಲ, ಕಲಿಕಾಲ (ನಾ). ಕಲಿಯುಗದ ಕಾಲ: ಸಸಿಯಿರ್ದಪ 
ನಮವಾಸೆಯ ಬಸದಿಂ ಕಾಣಲ್ಕೆ ಬಾರದಂತಿರೆ ಜಿನರುಂ ವಸುಧೆಯೊಳಿ 
ರ್ದೆಪರಿರ್ದುಂ ಮಿಸುಕುವ ಕಲಿಗಾಲದೆಸಕದಿಂ ತಲೆದೋಣಜರ್‌ (ಜಗ ವಿ. 
೫-೧೯೪). ಕಲಿಕಾಲ: ಕಲಿಕಾಲದೊಳ್‌ ಕಲಿಗಳೊಳ್ಳಣ್ಣಂಬರಂ ಗಣ್ಣರೇ 
(ಎಕ. 11, ೧೩೩-೬೭೨; 982); ಕಲಿಕಾಲಮನೊ ಕ್ಕು ಭೂತಳಂ 
ಕೃತಯುಗದಂತೆ ವರ್ತಿಪುದು (ಜಗನಿ. ೧-೬೪) ; ಕಲಿಕಾಲದ ಮಹಿಮೆ 
(ಮನೆಟಿ. ೧೨೫). 

ಕಲಿಕಾಲಕರ್ಣ ಎ ಕಲಿಯುಗದಲ್ಲಿ ಕರ್ಣನಂತಿರುವವನು; 
ದಾನಶೂರ; ಒಂದು ಬಿರುದು: ಕುಡಿಯರಾಭರಣಂ ನುಗುನಾಡ 
ರಾಮನೆನ್ನಡೆ ಕಲಿಕಾಲಕರ್ಣ್ಣನ ವಿನೋದದ ಚಾಗದ ಬೀರದಾರ್ಪ್ರನ್‌ 
(ಎಕ. 1೪, ಹೆಗ್ಗಡ. ೧೮-೭ ; 1057). ಕಲಿಕಾಲಮೇರು - ಕಲಿಯುಗ 
ದಲ್ಲಿ ಚಿನ್ನದ ಬೆಟ್ಟದಂತೆ ಇರುವವನು; ಅತ್ಯಂತ ಧನಿಕ; ಒಂದು 
ಬಿರುದು: ಅಂತು ಪೊನ್ವಲವಾಗಲ್‌ ಕಲಿಕಾಲಮೇರು ವಿಬುಧಂ 
ಸೌಜನ್ಮರತ್ನಾಕರಂ ಬಲವನ್ಹಂ ಪ್ರಭು ಶಾಸ್ತಿಸೆಟ್ಟಿ (ಸೌ ಇ ಇ. ೫%, 
೫೫-೩೫; 1082). ಕಲಿಳಾಲನೇಳ - ಒಂದು ಬಿರುದು: ಕಲಿಕಾಲವೇಳ 
ನೆನಿಸಿದ ಕಲಿಚಾಗಿಯನಿಟ್‌ದು ಕೊಂದರೆಂಬುಡುಮಾತಂ ಲಲಿತಾಂಗಿ 
ಕೇಳ್ದ ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕೆ ನಡೆದಳ್‌ 
(ಎಕ..1೪, ಹೆಗ್ಗಡ. ೧೮-೨೦; 1057). ಕಲಿಕಾಲಸರಸ್ವತಿ - ಒಂದು 
ಬಿರುದು: ಆಶ್ರಿತಜನ ಕಲ್ಪಲತೆ ರೂಪ ವಿದ್ಮಾಧರಿ ಕಲಿಕಾಲಸರಸ್ವ[ 8] 
(ಸೌಇಇ. ೫೫, ೨೩-೬ ; 1029). ಕಲಿಗಳಂಕುಸ - ಕಲಿಗಳಿಗೆ ಅಂಕುಶ 
ದಂತಿರುವವನು; ಒಂದು ಬಿರುದು: ಕುಂದುಗೊಳದ ಕಲಿಗೊಡಗೆ 
ಕಲಿಗಳಂಕುಸಂ ಕಾಮದೇವಂ (ಸೌಇಇ. XX, ೧೨೬-೫; 1186). 
[ಕಲ್ಮಿ + ಕಾಲ] 

ಕಲಿಗೂಂಟಿಣಿ (ನಾ). ದಿಟ್ಟಿಯಾದ ಕುಂಟಣಿ ; ಗಟ್ಟಿಯಾದ 
ಕುಂಟಿಲಗಿತ್ತಿ, --ಕುಂಟಣಗಿತ್ತಿ: ಒರ್ವಳ್‌ ಸಜಕಿಯಂ ತಳ್ಳೈಸಿ 
ದಂತಪ್ಪ ಕಲಿಗೂಂಟಣಿ (ಲೀಲಾವ. ೨-೫೯ ನ). [ಕಲ್ಲಿ ೬ ಕೂಂಟಣಿ] 

ಕಲಿಗೆಜಯ್ಯ (ನಾ). ಒಬ್ಬಾತನ ಹೆಸರು: ಕಲಿಗೆಜಯ್ಕ ಈ ಕಲ್ಲನಿಜ 
ಸಿದೊಂ (ಎಕ. 2%, ಹೆಗ್ಗಡ.. ೧೧೧೬-೧೧; ಸು. 930). [?] 

ಕಲಿಗೊಡಗೆ (ನಾ). ಬಲವಾದ ಕೋಟಿ, ದುರ್ಗ (?): ಸಿಡಿ 
ಬಲೆಯು ಸಿಡಿ[ಲೇಳ್ಗೆ }]ಯುಮಿಪ್ಪಂತಿರ್ದ್ದ, ಕುಂದುಗೋಳದ ಕಲಿ 
ಗೊಡಗೆ ಕಲಿಗಳಂಕುಸಂ' ಕಾಮದೇವನೆತ್ತಲುತ್ತವಳನಾಗಿಫ್ಪುದುಂ 
(ಸೌಇಇ, XX, ೧೨೬-೫ ; 1186). [?) 

ಕಲಿಗೊಳ್‌ (ಕ್ರಿ). ವ್ಯಸನಪಡು; ಕೊರಗು (?) ;: ಇಂದುವಿನಲ್ಲಿ 
ಉದಯವಾದ ಆಲಿಕಲ್ಲಿನಂತೆ ಮುನಿಸ ಮಜಕಿದಿರ್ದಳವ್ಹೈ ಅವನ ಸುಖ 
ದಲ್ಲಿ ಸುಖಿಯಾದಳು ಅಗಲಿದಡೆ ಕಲಿಗೊಂಡಳು ಮಹಾಲಿಂಗಗಜೇಶ್ವರ 
ದೇವರಲ್ಲಿ ಮನಸೋಂಕಿ ಮನ ಲೀನವಾದಳವ್ವಾ (ಕವಚ. 1, ೧೯೭ 
ಗಜೇವ). [7] 

ಕಲಿಗೋಂಟೆ (ನಾ). ಬಲವಾದ ಕೋಟಿ; ಭದ್ರವಾದ ದುರ್ಗ: ಪೋಗದ 
ಕಲಿಗೋಂಟಿ ಸಿಲ್ಕದ ವಿರೋಧಿ ಕುಟುಂಬಮಿಜುಂಬುಗೊಂಡಡಂಗದ ಖಳ 
ರನ್ಯಮಂಡಳದೊಳಿಲ್ಲ (ಪುಷ್ಪಪು. ೫-೫೫). "ನಡೆಗೋಂಟಿ' ಫರಾ. 


(ಕುವ್ಯಾದ್ರೋ. ೧೮-೧೮). 


೧೫೯೬ 


ಕಲಿತನ 


ಕಲಿಗೋಟಿಮಲ್ಲ - ಶೂರನಾದ ಕೋಟೆಕಾಳಗದವನು ; ಒಂದು 
ಬಿರುದು : ಕಲಿಗೊ£ೀ]ಟಿಮಲ್ಲರ ತೊಲಗದ ಗಣ್ಣರ ಅರ್ಲ್ಯೂಣಗವುನ್ನನ 
ಮಕ್ಕಳ್ತಮ್ಮುತ್ತ ಐಯ್ವರು (ಎಕ. 1೪, ಹೆಗ್ಗಡ. ೧೦೪-೬; 1037). 
[ಕಲ್ಕಿ * ಕೋಂಟಿ] 


5! ಕಲಿಚ (ನಾ). ಕಾಲಲ್ಲಿ ಹುಟ್ಟಿದವನು; ಶೂದ್ರ : ಕಾಲೊಳ್‌ 


$0 


40 


45 


ಪುಟ್ಟಿದಂ ಕಲಿಚಂ, ಶೂದ್ರಃ (ಶಬ್ದಾನು. ೪೨೦ ವ್ಯಾಖ್ಯಾ). 


[ಆ ಕಾಲಿಚ) 
ಕಲಿಜ, ಕಲಿಣೆ, ಕಾಳಿಜ್ಯ ಕಾಳಿಜಿ (ನಾ). ೧. ಪಿತ್ತಾಶಯ. 
೨. ಮೂತ್ರಪಿಂಡ: ನಮ್ಮ ಶರೀರಕ್ಕೆ . . . ಯಕೃತ್ತು, ಉದರ, 


ಕರುಳು, ಕಲಿಜಗಳಿವೆ (ಬಾಳ್ವಿಬೆ. ೮೧); ಇತರ ಮುಖ್ಯಾಂಗವೆಂದರೆ 
ಕಲಿಜಗಳು (Kidneys) (ಬಾಲಪ್ರ. 1, ೩೧೦). ಕಲಿಜೆ: ೧. ಆಹಾರ 
ಕೋಶ, ಕಲಿಷೆ ಇವುಗಳಿಂದ ಒಸರುವ ಎಂಜಲು ಜಠರರಸ ... ಎಂಬ 
ರಸಗಳೊಡನೆ ಬೆರಸಿಹೋಗುತ್ತದೆ (ಪ್ರಾಣಿಶಾ. ೫). ಕಾಳಿಜ: ೧. ಮಾಳ 
ವನಳ್ಮಿದುಳ್ಳಿ . . . .ಪಾಂಡ್ಮನ *ಕಾಳಿಜಕ್ಕೆ ನೇಪಾಳನ ಬೆನ್ನ ಸುಂಟಿಗೆಗೆ 
(ಎಕ. 1೪, ಹುಣಸೂ, ೧೩೭-೧೭; 1162); ಕಾಳಿಜ ಹಾಯ್ದು ನೆತ್ತರು 

. ಸುರಿದು ಹಜಸಿದೊಗಲಿನಲಿ ಹೊರಳಿತು ವೈರಿಪಾಯದೆಳ' (ಕು ವ್ಯಾ ವಿ. 
೭-೩೯); : ಕರುಳುರ್ಚೆ ಖಂಡ ಕತ್ತರಿಸೆ ಕಾಳಿಜ ಮಿಗೆ ಸುರಿಯೆ 
(ಕುರಾಸಾಂ. ೧೦-೪೪); ಕರುಳುಗಳೊಕ್ಕು ಕಾಳಿಜ ಹಾಯ್ದು ನಿಡುನರ 
ಹಜಂದು (ಕಂನವಿ. ೧೪-೮೭). ಕಾಳಿಜಿ: ೧. ಖಂಡ ಕರುಳೆಲು ತೊನಲ್ನರೆ 
ತುಂಡಿಗೆ ಮಿದುಲಡಗು ತೊರಳೆ ನೆಣವಸೆ ನೆತ್ತರ್ಗೊಂಡ ಕಾಳಿಚಿಗಳಿಂ 
ಜನನುಂಡೊಗಡಿಸಿದಿಳೆಯ ಪೋಲ್ತುದಾ ರೆಣದ ಕಳಂ (ಕಳನೃ. ೧-೪೬). 

[೯ - ಮರಾ. ಕಾಳೀಜ್‌ ; ಹಿಂ. ಕಾಲೇಜಾ] 

ಕಲಿಚೆ "ಕಲಿಜ' ನೋ. 

ಕಲಿಜೋದ (ನಾ). ವೀರನಾದ ಯೋಧ, --ಭಟ: ಕರಿಗಳ 
ಕೆದಜಕಿದನು ಕಲಿಜೋದರಂಬಿನ ಸರಿಯ ಸೈರಿಸುತ (ಕುವ್ಯಾಗ. ೧-೬೧) ; 
ಕರಿಯನೇಖಕ ಕಲಿಜೋದರೆಳ್ತಂದರು (ಕುರಾಸಾಂ. ೧೧-೨೫). 

[ಕಲ್ಮಿ + ಜೋದ] 

ಕಲಿತ್ತ (ನಾ). ೧. ಕಲಿತುದು; ಕಲಿಕೆ; ವಿದ್ಯೆ; ಪಾಂಡಿತ್ಯ: ಇನ್ನೆವರ 
ನಾವಜಕಿಯದಿದ್ದೆವು ಕನ್ನೆಗಳ್ಳನ ತನುಜನೆಂಬುದ ಭಿನ್ನ ನಿಲ್ಲದ ತಂದೆಮಕ್ಕಳ 
ಕಲಿತ ಕರಲೇಸು (ಳಾಶಿರಾ ೧೯-೨೪). ೨. ಕಲಿಯುವಿಕೆ: ನೆಲೆ 
ಗೊಂಡುದೆಂತು ಪಾತಕಬುದ್ಧಿ ಯಾರಿಂದ ಕಲಿತಮಾದುದು (ವೆಂಕಾರಾ. 

[ಕಲ್ಲಿ (ಆ ಕಲ್‌) * -ತ್ಯ) 

ಕಲಿತ್ಯ (ಗು)..೧. ಜೋಡಿಸಿದ; ಸೇರಿಸಿದ: ಶಿರಃಕಲಿತಕರನಲಿನನಾಗಿ 
ಗುರುಸ್ತವನಮಂ ಮಾಡುತೆ (ಬಸಪು. ೩೯-೭). ೨. ಒಡಗೊಂಡ; 
ಕೂಡಿಕೊಂಡ; ಸೇರಿದ: ಸಂಭ್ರಮ ಕಲಿತ ಮಾನಸದೊಳ್ಳೆತಪ್ಪ 
ಮರಿಯರುಮಮರರು (ಬಸಪು. ೧೯-೮೩೬); ಕೌರವನೃಪತಿ ಶಲ್ಕಗೆ 
ಹೇಳಿದನು. .. ಸುಧಾಕರಮಾೌಳಿಕೇಳೀಕಲಿತ ವಿಸ್ತರ ವರಕಥಾಂತರವ 
(ಕುವ್ಯಾಕ. ೬-೧) ; ಶರಹತಿಪರಿಗಳಿತ ಕ್ಷತಜಾತ ಕಲಿತಕಾಯರೆಜೇಯರ್‌ 
(ರಾಜಶೇ. ೬-೫೧). ೩. ತಿಳಿದ; ವಿದಿಶವಾದ (ಕಿ). ೪. ಎಣಿಕೆ 
ಮಾಡಿದ. ೫. ಮಾಡಿದ. ೬. ಹೊಂದಿದ; ಪಡೆದ. (ಸಂ.] 

ಕಲಿತನ (ನಾ). ಬಂಟಿಶನ; ವೀರತನ; ಶೌರ್ಯ: ಕಲಿತನದುರ್ಕು 
ಜವ್ವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ವಲದ ಪೊಡರ್ಪು ಕರ್ಣ 
ನಿನಗುಳ್ಳನಿತೇನೆನಗುಂಟೆ (ಪಂ ಪಭಾ. ೧೦-೨೩) ; ಕಲಿತನದಿಂದೆಂ 
ಲೋಗರ ಫುಲಿಯಂ ಪಿಡಿದೊಡಮದೇಂ ಬಿಡೆ ಬರ್‌: (ಧರ್ಮಾಮೃ. 
೧-೧೭೩); ಈಸು ನಮ್ಮಲಿ ತಾಗಿ ನಿಂದವರಾರು ಕೆಚ್ಚುಳ್ಳನರು ಕಲಿ 
ತನದ (ಕುವ್ಯಾದ್ರೋ. ೧೫-೬೫). [ಕಲ್ಲಿ + -ತನ] 


೨-೭-೧೫). 


ಕಲಿದುರ್ಗಗಾಮುಂಡ 


ಕಲಿದುರ್ಗೆಗಾಮುಂಡ (ನಾ). ಒಬ್ಬಾತನ ಹೆಸರು: ಕಾದಳೂರ ಶ್ರೀ 
ವಿಕ್ರಮಗಾಮುಣ್ಣರುಂ ಕಲಿದುರ್ಗಗಾಮುಣ್ಣರುಂ (ಎಕ. 11, ೩೫-೭; 
ಸು. 600). [ಕಲಿದುರ್ಗ * ಗಾಮುಂಡ] 

ಕಲಿದ್ರುಮ (ನಾ). ಕಲಿಪುರುಷ ಸೇರಿದ ಮರ; ತಾರೆಮರ: “ಕಲಿ 
ದ್ರುಮಂ ಭೂತಗೃಹಂ (ವಸ್ತುಕೋ. ೩೫-೧೨). [ಕಲ್ಮಿ * ದ್ರುಮ] 

ಕಲಿನ (ನಾ). ಕಡಿವಾಣ: ಉಸಿರಲೇನಶ್ಚಗಳ ರುಕ್ಮಮಾಣಿಕ್ಕದೊಳು 
ವೊಸೆದು ಕೀಲಿಸಿ ರಂಗುನೆತ್ತ ಕಲಿನಗಳಿಂದೆ ಪಸುರು ತಾಪ್ತಿಯ ಹನ್ಗಣ 
ಗಳಿಟ್ಟು ರಾಜಿಪವು ದಶಲಕ್ಷ ತುರಗವವಗಂ (ಪ್ರಭು. ೬-೧೨೩) ; ಮಿಕ್ಕ 
ತೇರುವ ಗರಿಗಳಿಂ ಮಣಿಗಣಸ್ಫುರತ್‌ ಪಲ್ಲಯಣಮುಂ ಪೃಷ್ಟದೀ 
ಯಕ್ಕೆ ಡದ ಕಲಿನಂಗಳುಂ ಡರ. ಮಿಗಿಲುಕ್ಸಿ ದ ಜಸ್‌ 
ಕಲಶಗಳೊ (ಮಹಾವಿ. ೨೭-೧೩). [< ಸಂಪ ಖಲೀನ] 

ಕಲಿನಾಶನ (ನಾ). (ಕಲಿಯಿಂದಾದ) ಪಾಪ ನಿವಾರಣೆ, ದೋಷ 
ನಿವಾರಣೆ : ಅಶ್ವಮೇಧಿಕಪರ್ವದಮಲ ಸತ ಥೆ ಯೌವನಾಶ್ವಾದಿ ನೃಪರ 
ಚರಿತಂಗೇಳ್ಳ ತ್ಲ ಮಾನವರ್ಗೈಶ್ವ ಯ್ಯಕಾರ್ಯ ೈದಾಯುಷ್ಕ ದಭಿವೃದ್ಧಿ ಕಲಿ 
ನಾಶನಂ ಧರೆಯೊಳು (ಚೈಮಿಭಾ. ೩೪-೪೨). [ಕಲ್ಮಿ ನಾಶನ]. 

ಕಲಿನಾಶಿನಿ (ನಾ). (ಕಲಿಯಿಂದಾದೆ) : ಸತ್ಯ ನಾಶಮಾಡು 
ವವಳು; ಪಾಪಹರೆ : ದೇವಿ ಕಾವೇಲಯೆ ... ಕಲಿನಾಶಿನಿಯೆ ತಾಯೆ 
ಕಾಯೆ. ( ಇಂಚಾಪ. ೧೨೩೬-೧). (ಸಂ. ಕಲಿನಾಶಿಸೀ]' 

ಕಲಿಪಟ್ಟು (ನಾ). ಒಂದು ಪ್ರದೇಶದ ಹೆಸರು: ಕಲಿಪಟ್ಟೊಡೆಯ 
Ra ಗಂ (ಮೈಆರಿ. ೧೯೩೩, ೩೮-೬; 791). [7] 

ಕಲಿಪಿಲ್ಲಿ (ನಾ). ಒಂದು ಬಗೆಯ ಮೂಲಿಕೆ: “ಕಂಪಿಕೆಂ? -ಕಲಿಪಿಲ್ಲಿ್‌ 
(ಓಷಧಿ. ೨೫). [>] 

ಕಲಿಪುರುಷ (ನಾ). ೧. ಕಲಿಯುಗದ. ಅಧಿದೇವತೆ. ೨..(ಆಲಂ) 
ದುಷ್ಟ; ಕೇಡಿಗ. ೩. (ಕರಾ) ಸೋಮಾರಿ: 
ಚ ಹೊತ್ತಾಯಿತು (ರೂಢಿ). [ಕಲ್ಮಿ * ಪುರುಷ] 

ಕಲಿಮನ (ನಾ). ೧. ಹೋರಾಡುವ ಮನಸ್ಸು; ಯುದ್ಧಾವೇಶವುಳ್ಳ 
ಮನಸ್ಸು: ಹೆಂಬಳಿಯಿಂದ' ಹೆಚ್ಚಿನ ಮನದ ಮಸಕದ ಮತ್ಸರೆಂಗಳಲಿ 
ಕುಂದು ಹೆಚ್ಚಿನ ಪಾಡುಪಂಥದ ಕಂದು ಕೆಸರಿನ ಕಲಿಮನದ ಕಡುಹಿಂದ 
ಕಯ್ದುಡುಕಿದರು ಕದನಕೆ ಕಲಿಗಳಾಜಿಯಲಿ (ತೊ ರರಾ, ೪-೩-೬). 
೨. ದೃಢವಾದ ಮನಸ್ಸು. ೩. ಪಾಪದ ಮನಸ್ಸು. ೪. ಶೂರ; 
ಧೀರ. [ಕಲ್ಮಿ ಮನ] 

ಕಲಿಮಾಡು (ಕ್ರಿ). ೧. ಹುರುಡುಗೊಳಿಸು; ಉದ್ರೇಕಗೊಳಿಸು : 
ನಾವು ಸಂಧಿಯ ನೆವದೊಳವದಿರ ಭಾವವನು ಕಲಿಮಾಡಿ ಕೋಪವ ತೀವಿ 
ಸಂಧಿಯ ಮುಜಕದು ಬಹೆವು (ಕುವ್ಯಾಉ. ೭-೧೩). ವಿ: ವೀರತ್ವ 
ವನ್ನುಂಟುಮಾಡು: ಅಂದು ಮುಜದ ಬಲವ ಕೂಡಿ ಕಲಿಮಾಡಿ 
ಬಿಡದೆ ಸಾಂಬಳ್ಳಿಯ ಭೂಪ ತುಡುಗಣಿತನದಲಾಲಂಬಾಡಿಯ ಕೊಂಡು 
(ಕಾನೆವಿ. ೧೬-೨೨). [ಕಲ್ಲಿ * ಮಾಡು, 

ಕಲಿಯ (ನಾ). ಒಂದು ಮನೆತನದ ಹೆಸರು : ಗೌಡಿಕೆಯಂ ಕಲಿಯರ 
ಮಲ್ಲಿಸೆಟ್ಟಿ ಮಾಜಂ ಕೊಂಡು (ಎಕ. ೪11, ಶಿವಮೊ. ೬೪-೯೩ ; 1112 ?). 

(7) 

ಕಲಿಯಂಗೆ (ನಾ). ೧. ಒಬ್ಬಾತನ ಹೆಸರು: ತದನುಜಂ ಕಳಿಯಂಗ 
`ನಾನಿಂದುತ್ತರೋತ್ತರೆಂ ಗಂಗಾನ್ವಯಂ ಸಲುತ್ತುಮಿರೆ (ಎಕ. 111, 
ಶಿನಮೊ.೪-೫೧; 1122). ೨.ಒಂದು ಪ್ರದೇಶದ ಹೆಸರು(?): ಇರ್ಕಣ್ಣುಗ 
ದಯ್ಗೊಳಂ ಕಲಿಯಜ್ಞನಿಂ ಪಡುವಣ ಮಣ್ಣು ಬಡಗಣ ಪಾಳಿವೆರಸಿ 
ಮೊಳೆವೆಡೆ ಏಟ್ಮಣ್ಣು ಗೆಂ ಆದಿತ ್ಯಭಟಾರಜನ್ಸಿ ಎಳಬ್ಬೆಯಾ ಕೊಟ್ಟ ಮುಣು 
(ಎಕ. 1೪) Me ೨೫-೫ ; ತ 925). (?) 


೧೫೯೭ 


ಕಲಿಲ 


ಕಲಿಯಮ್ಮ (ನಾ). ಒಬ್ಬಾತನ ಹೆಸರು: ಜೇಬುಳಗೇರಿಗೆ ಕಲಿಯಮ್ಮ 
ಗಾಮುಣ್ಣೂಗೆಯ್ದ್ಹೀ ಚೇದಿಯಮಾನ್ಮಾಡಿಸಿದೊನ್‌ (ಎಇ. ೫1, ೩೪-೭; 
751); ಕುನ್ಹಗೆ 'ಸೇವೆಯ ಕಲಿಯಮ್ಮ ಬೆಳ್ಮಣಿಯ ಪಡುವಣ್ಣನ್‌ 
(ಎಕ. vr, ಸೊರಬ. ೧೦-೧೨ ; 800).  [? + ಅಮ್ಮ) 


5| ಕಲಿಯಾರು (ನಾ). ಒಬ್ಬಾತನ ಹೆಸರು : ಮಾನ್ಹಾಉದ ಕಾಳೆಗದುಳ್‌ 


ಏಳೋ ಕಲಿಪುರುಷ, |' 


25 


93 


40 


45 
ಕಾ 


ಪಗೆ ಕಲಿಯಾರು ಮಗನ್‌ ಬೆಜ[ಯಿ]ತ್ತನ್‌ ಗಣ್ಣಪ್ರಕರೆನ್‌ . . . ತಾಗಿ 
ಪಲರನಿಜಕದು ಸತ್ತೊಡೆ (ಎಕ. ೫, ಮುಳಬಾ. ೨೨೮-೬; ಸು. 890). 
[1] 

ಕಲಿಯುಗ (ನಾ). ಯುಗಗಳಲ್ಲಿ ಒಂದು; ನಾಲ್ಕನೆಯ ಯುಗ: 
*ಖಾಂಬರ ನಭಂ ಯುಗಲಾಗ್ನಿಯಬ್ಬಿ ಗಳ್‌ ಕಲಿಯುಗಮೆನಿಕ್ಕುಂ* 
(ಮಂಗರಾ. 3೨-೧೪) ; ಕಲಿಯುಗೋದ್ಮರಣಾರ್ಥಸಂಭವ ಬಲಯುತಂ 
(ಬಸಪು, ೩೪-೨); ಕಲಿಯುಗದ ಮಹಿಮೆಯು ಕಾಣಬಂತೀಗ (ಪುರಂದ. 
೧-೨೮-೧). 

ಕಲಿಯುಗನೀಅ - ಕಲಿಯುಗಕ್ಕೆ ಸುಂದರನಾದವನು; ಒಂದು 

ಬಿರುದು: ಕಲಿಯುಗನೀಜಂ ಕುನ್ನಮನಂಕಕಾಆ ನಾಮಾದಿ ಸಮಸ್ತ 
ಪ್ರಸಸ್ತಿ ಸಹಿತಂ (ಎಕ. ೪11, ಶಿಕಾರಿ. ೩೦-೧೮ ; 1031); ರಾಯ ಪ್ರತಾ 
ಪಾದಿತ್ಮಂ ಗಣ್ಣ ಬಂಗಾಜಂ ಕಲಿಯುಗನೀಜಂ ರಿಪುತ್ರಿಪತಿ ಹೃತ್ಸೆಲ್ಲಂ 
(ಎಕ. ೪11, ಶಿಕಾರಿ, ೨೦ (೩) -೮ ; 1032). ಕಲಿಯುಗವಿಪರೀಶ - ಕಲಿ 
ಯುಗಕ್ಕೆ ವಿರುದ್ಧನಾದವನು; ಸತ್ಬುರುಷ; ಧರ್ಮಿಷ್ಠ; ಒಂದು 
ಬಿರುದು: ಸಾಧುಗೆ ಸಾಧು ಮಾಧು ರ್ಯಂಗೆ ಮಾಧುರ್ಯಂ 
ಬಾಧಿಪ್ಪ ಕಲಿಗೆ ಕಲಿಯುಗನಿಪರೀತನ್‌ ಮಾಧವನೀತನ್‌ ಪೆಜನಲ್ಲ 
(we. ೫, ೬೧-೬; 700). [ಕಲ್ಲಿ * ಯುಗ] 

ಕಲಿಯೇರಿಸು "ಕಲಿಯೇಅಃಸು? ನೋ. 

ಕಲಿಯೇರು "ಕಲಿಯೇಟು' ನೋ. 

ಕಲಿಯೇಲಾಸು, ಕಲಿಯೇರಿಸು (ಕ್ರಿ). ಕಲಿಯಾಗುವಂತೆ ಮಾಡು ; 
ಹುರಿದುಂಬಿಸು; ಹುರಿಗೊಳಿಸು: ಬಲವ ಕಲಿಯೇಜಕಿಸಿ ಛಡಾಳ 
ದೊಳುಲಿವ ಪಟಿಹ ಮೃದಂಗ ಕಹಳಾವಳಿಯ (ಕುವ್ಯಾದ್ರೊ ೬. ೧೭-೩೦) ; 
ಬಲಿದ ಜೊಬ್ಬೆ ಯೊ 'ಕಳಕಳಿಕೆ ಕಲಿಯೇಟಕಸಿತು Piedad 
(ತೊರರಾ. ೫.೬4). ಕಲಿಯೇರಿಸು : ಹೇರಳ ಮಂದಿಮಕ್ಕಳಂ ನೆರಹಿ 
ಮಾರ್ಮಲೆತು ಕೋಂಟಿಯಂ ಕಲಿಯೇರಿಸಿ ನಾಲ್ಕಾ ರು ಗಳನ ್ರನ್ನೆವರಂ 
ಕಾದಿಸಲ್‌ (ಕೆಳನೃ. ೫-೪೪). 

[ಕಲಿಯೇಣು + -ಇಸ್ಮು) 

ಕಲಿಯೇಖು, ಕಲಿಯೇರು (ಕ್ರಿ). ಸರಾಕ್ರಮಗೊಳ್ಳು; ಹುರಿಗೊಳ್ಳು; 

ಶೂರನಾಗು: ರಿಪು ನಿಪ್ರಸರದಲಿ ಕಲಿಯೇಜಕಿದರೆ ಕೈಕೊಳ್ಳನೀಶ್ವರನ 

(ಕುವ್ಯಾಕ. ೨೩-೪೪); ರಣಕೆ ಕಲಿಯೇ(ಪಾಠಾಂ. ಕವಿದ ಜುನರ್‌ 

ತೋಜುವರ್‌ ಸಾಸಮಂ (ಚೆಬಪು. ೧೬-೩೪); ಇಳಿದಿರ್ದ ಬಳಿಯಿಂದ 

ಪಾಳೆಯದೆಗೆದೊಡೆ ಕಲಿಯೇಜಾದ ನಮ್ಮ ಭಟರು ಸಲೆ ಭೀತಿಗೆ ಮನ 

ವಿಡುವರು (ಕಂನವಿ. ೧೯-೫೨). ಕಲಿಯೇರು ;: ಭೂರಿಬಲ ಕಲಿಭೀಷ್ಮ 

ನಾಜ್ಞಿಯಿಂ ರಣಕೆ ಕಲಿಯೇರಿ ಬರೆ (ತುರಂಗ. ೪೬-೨೦). 

[ಕಲ್ಮಿ * ಏಲು, (£೭ ಏಆಕ್‌,)] 

ಕಲಿಲ (ಗು). ೧. ಬೆರೆತಿರುವ; ಕೂಡಿದ; ಮಿಶ್ರಿತವಾದ. 
೨. ಒಳಹೋಗಲಾಗದ; ತೂರಲಾಗದ. ೩. ಕಿಕ್ಕಿರಿದ; 
ತುಂಬಿದ. (ನಾ). ೪. ಹೆಪ್ಪುಗಪ್ಚಿರುವ ವಸ್ತು; ಗಟ್ಟಿಯಾದುದು: 
ಕಲಿಲಘನ ಫೇನ ಬುದ್ಬುದಾದಿ ಪರಿಣತಿಯಿಂ (ಆದಿಪು. ೫-೪೧ ವ); 
ಕಲಿಲವೆಂದರೆ ಅಗೃಹಿತ ಕಾರಿಣ್ಯಮೆಂದು ಚಂದ್ರಸಂಹಿತೆಯಲ್ಲಿ ಹೇಳಿರು 
ವುದು ನೊಸರಿನಂತೆ ಹೆಪ್ಪುಗೊಂಬುದೆಂದರ್ಥ (ಟಾಹಟಳ. ೨-೧-೩೭ ವ), 


ಕಲಿಲವಿಜಯ 


೫. ಪಾಪ; ದೋಷ; ಕೊಳೆ: ಭವ್ಮಜೀನಿಗಳಾ ಕಲಿಲವ ತೊಳೆವ 
ಸಚ್ಚರಿತದೊಂದೊಲುಮೆಯ ತಿಳಿವಂತೆ (ವಧ ಚ. ೧-೪೧); ತಾನೂ 
ಮಾಡಿದ ಕಲಿಲದಿಂದಂ ಬೆಳೆದು ನೆಲಸಿದ ಬಿಳಿಯ ತೊನ್ನಿನ ರಸಿಗೆಯಿಂದಂ 
ನೆಟ್‌ ನಸಿದು ಮತ್ತೆ ಸತ್ತು (ಜ್ಞಾನಚಂ. ೩-೧೦೮); ದೀಕ್ಷೆಯನಾಂತು 
ಕಲಿಲವ ಕೆಡಿಸುವೆ ನಿಜದಿ (ಪೂಜ್ಯಚ. ೧೧-೧೪೨). [ಸಂ.] 
ಕಲಿಲವಿಜಯ (ನಾ). ಪಾಪವನ್ನು ಗೆದ್ದವನು; ಜಿನ; ಅರ್ಹಂತ: 
ಭಕತಿಯಿಂದ ಕಲಿಲವಿಜಯ ಮಾತ್ರವಿನಾಚಲನ ಸೇವೆಯ ಮಾಡುತಲಿರಿ 
ಯೆಂದು (ಚಂಪ್ರಸಾಂ. ೨೩-೧೦೮). [ಕಲಿಲ -- ವಿಜಯ] 
ಕಲಿಲಾರಿ (ನಾ). ಪಾಪ ಪದ ವೈರಿ; ಪಾಪವನ್ನು ಕೆಡಿಸುವವನು; ಜಿನ: 
ಕುಲಹೀನನೆಂದೆಂಬಿರೆ ಆ ಕುವರನು ಕಲಿರಾರಿ: ಶಾಂತಿಜಿನಪನ ವಿಲಸದ್ವಂ 


ಶದ ಜಿನಚಂದ್ರಕುವರನು (ಜ್ಞಾನಚಂ. ೧೯-೧೪೦). [ಕಲಿಲ ಆರ್ಮಿ] 
ಕಲಿನಿಟ್ಟಿ (ನಾ). ಒಬ್ಬಾತನ ಹೆಸರು : ಜಿಡುರಾಳ್ಗೆಟ್ಬತ್ತಆ ನಾಟ್ಡಾ 


ವುಣ್ಣಂ ೩ ೫ ೫ ಕಲಿವಿಟ್ವಿನೊಳೆ ವಿರೋಧಮಾಗಿ (ಎಕ. ೫111, 
೮೮-೬ ; 912). [ಕಲ್ಮಿ -* ಟ್ಟ] 
ಕಲಿನಿಟ್ಟಿಗೇತ (ನಾ). ಒಬ್ಬಾತನ ಹೆಸರು : ಸುಜನಜನ ಚಿತ್ತನಿಳೆಯಂ 
ಸುಜನಂ ಕಲಿನಿಟ್ಟಿಗೇತನುರ್ಬ್ಬೀತಳದೊಳ್‌: (ಸೌಇಇ. ೫೫, ೫೫-೪೦; 
1082). (ಕಲಿವಿಟ್ಟ * ಕೇತ] 
ಕಲಿನಿಟ್ಟಿಯ್ಯ (ನಾ). ಒಬ್ಬಾತನ ಹೆಸರು: ಕಲಿನಿಟ್ಟಯ್ಯನ ಲಿಖಿತ 
ಬಿಟೋಜನ ಸಿಲಾಕರ್ಮ್ಮ (ಮೈಆರಿ. ೧೯೨೯, ೭೮-೧೪ ; 964). 
| [ಕಲಿವಿಟ್ಟ- ಅಯ್ಯ] 
ಕಲಿವಿಟ್ಟಿರಸ (ನಾ). ಒಬ್ಬಾತನ ಹೆಸರು: ಕಲಿವಿಟ್ಟರಸರ್‌ ಬನವಾಸಿ 
ಪನ್ನಿರ್ಭಾಸಿರಮನಾಳುತ್ತಿರೆ (ಎಳ. ೪11, ಶಿಕಾರಿ. ೨೧೯-೭ ; 918). 
[ಕಲಿವಿಟ್ಟಿ 4 ಅರಸ್ಸ] 
ಕಲಿವು (ನಾ). ಕಲಿಯುವಿಕೆ ; ಶಿಕ್ಷಣ; ವ್ಯಾಸಂಗ: ಈ ಕಲಿವ, ಈ 
ಅರಿವು ಕನ್ನ ಡ ನಾಡಿನಲ್ಲಿ ಮತ್ತೆ ತಲೆಯೆತ್ತಿದ್ದಾದರೆ (ಸಾಹಿಸಂ. ೧೭೧) ; 
ದೈಹಿಕ ಮಾನ ವ್ಯಾಪಾರಗಳಲ್ಲಿ ಆಗುವ ಪರಿವರ್ತನೆಯೇ ಕಲಿವು 
(ಶಿಕ್ಷ. ೨೧೧). [ಕಲ್ಲಿ (೮ ಕಲ್‌) + -ವು) 
ಕಲಿತೆ (ನಾ). ಕೊಡ; ಕಲಶ: ವಿಲಸತ್‌ಪ್ರಸಾದ ಹೊಸಸುಣ್ಮದಾ 
ಭಾಂಡೆಯೊಳು ಕಳೆದು ಬೀಳಲು ಸುಣ್ಣವೆಲ್ಲವಂ ಸೇವಿಸಿದ ಕಲಿಶೆಯೊಳಗಾ 
ಸುಪ್ರಸಾದಿದೇವಂ (ಗುರುಚಾ. ೧೬-೧೬). [< ಸಂ. ಕಲಶ] 
ಕಲಿಸಿಂಗ (ನಾ). ಬಲಶಾಲಿಯಾದ ಸಿಂಹ: ತೊಲಗದೆ ಗೆಡೆಗೊಂಡಿ 
ರ್ದುವು ಸಲೆ ಮುಳಿಸಂ ಬಿಟ್ಟು ಸೋಗೆಯುಂ ಪಾವುಗಳುಂ ಪುಲಿಯುಂ 
ಮುಜಿವುಲ್ಲಿಗಳುಂ ಕಲಿಸಿಂಗಮುಮಾನೆಯುಂ ಕರಂ ನಲವಿಂದಂ 
(ಕಬ್ಬಿ ಕಾ. ೨೨೫). [ಕಲ್ಕಿ ೬ ಸಿಂಗ] 
ಕಲಿಸು (ಕ್ರಿ). ಹೇಳಿಕೊಡು; ಅಭ್ಯಾಸಮಾಡಿಸು ; ಶಿಕ್ಷಣಕೊಡು : 
ಎನಿತೆನಿತಂ ಕಲಿಸಿದೊಡಂತನಿತನಿತುಂ ನೈಜಭಾವಮಕ್ಕುಂ (ಗದಾಯು. 
ಕಲಿಸದೆ ಮುಂ ಪೆಜಪೆಜತಂ ಕಲಿಪುದು ಮಕ್ಕಳಿಗೆ ದೇವತಾ 
ರಾಧನೆಯಂ ಕಲಿಸುವುದು ಜೀವದಯೆಯಂ (ಸಮಪ. ೫-೧೧೮) ; ಕಲಿಸಿ 
ದಾತಂ ವರ್ಣಮಾತ್ರಂ ಗುರು (ಸೋಮೇಶ.? ೮); ಜೀಯ ನೀನವಿವೇಕಿ 
ತನದಲಿ ಮಗನ ಹೆಚ್ಚಿಸಿ ಸಾಕಿ ಕಲಿಸಿದೆ ಕುಟಿಲತನವನು ಕುಹಕವಿದೈಗಳ 
(ಕುವ್ಯಾದ್ರೋ. ೧-೫) ; ಕೆಲಸಿತನದ ವಿದ್ಮವ ವಿಶ್ವಕರ್ಮಗೆ ಕಲಿಸಿದಾ 
ಚಾರ್ಯ ತಾನೆನಿಸಿ (ಮೋಹತ. ೨೨-೧೧). [ಕಲ್‌ + -ಇಸ್ಕು) 
ಕಲಿಸ್ಕು "ಕಲಸ್ಕು' ನೋ. 
ಕಲಿಹುಟು (ನಾ). ಒಂದು ಬಗೆಯ ಸಸ್ಯ: ಪಾದರಿ, ಕಾಲಾದ್ರಿ, 
ಪುಳಳಿಮತ, ಕಲಿಹುಟ್ಟು, ಕಲ್ಲುಉದಿ (ಮೈಡಗಿ. ೭೨-೧೪೬೭). [1] 
ಕಲ್ಕು "ಕಲ್ಕ್‌' ನೋ. 


ಸೊರಬ. 


೩-೫೮); 


೧೫೯೮ 


25 


40 


«3 


`ಕಲುಕುಟಿಕ (ನಾ). ಒಂದು ಬಗೆಯ ಪಕ್ಷಿ 


ಕಲುಗನಣಿ 


-ಕಲ್ಮು "-ಕಲ್ಮ್‌' ನೋ. 

ಕಲುಂಬ್ಕು, ಕಲಂಬ್ಬು, (ಕ್ರಿ). ಕದಡು ; ಕಲಕು; ಕೊಳೆಮಾಡು: 
*ಕಲುಂಬು-ಕಲುಹೀಕರಣೇ (ಕದಡು)? (ಶಮಧಾ) ; ಕಗ್ಗಲ್ಲೆರ್ದೆಯು, 
ಉದ್ದಂಡತೆಯು ಓರೊರ್ಮೆ ನನಗೇ ಆಳರನ್ನು ೦ಟುಮಾಡಿ ಕಲುಂಬಿತು 
(ಬೆಟ್ಟ. ೨೧೨-೨೪). ` "ಕಿಲುಂಬು' ಪರಾ. ಕೆಲಂಬು, : ಕಲಕು, 
ಕದಡು, ಕಲಡು, ಕಲಂಬು, ಕಲಸು (ಕಂನುಹು. ೮೧). 

[ದೇ. ॥ ತಮಿ. ಮಲ, ಕಳಿಮ್ಬು) 

ಕಲುಂಬ್ಕು (ನಾ). ಕದಡು; ಕೊಳೆ; ಕಲಂಕ; ಕಿಲುಬು: 
Ss ದುಣ೯ಯವೆನ್ನ RAM ಜಂ ಮಾಡುಗುಂ 
(ಸಂರಾಮಾ. ೬-೧೧೫) ; ಕನ್ನಡಿಯಂ ಪ್ರಯತ್ನದಿಂ ಬೆಳಗೆ ಪತ್ತುವಿಡದೆ 
ಕಲುಂಬಂ (ಪಂರಾಮಾ, ೧೧-೨೦). "ಕಿಲುಂಬು' ಪರಾ. 

[ಆ ಕಲುಂಬ್ಬು,] 

ಕಲುಂಬುಗೊಳ್‌ (ಕ್ರಿ). ಕಲಂಕ ಹೊಂದು; ಕೆಲುಬೇರು: ವಿಧು 
ವಿಖ್ಯಾತಿ ಕಲುಂಬುಗೊಳ್ಳುಮಪವಾದಾತೋದ್ಯ್ಮನಾದಂ ದಿಶಾವಧಿಯಂ 
ದಾಂಟುಗುಂ (ಪಂರಾಮಾ. ೧೨-೫೯); ಮತ್ಯ್ಕುಲರೀರ್ಶಿ ಕಲುಂಬು 
ಗೊಳ್ಳದೇ. (ಪುಷ್ಪ. ೮-೩). [ಕಲುಂಬ್ಮು + ಕೊಳ್‌,] 

ಕಲುಂಬೇಜು (ಕ್ರಿ). ಎ ಕಲುಂಬುಗೊಳ್‌ : ಜಡಧಾರೆ ಸೋಂಕೆ ಸಿರಿ 
ಗನ್ನಡಿಗೆ ಕಲುಂಬೇಜುವಂತೆ (ಪಂರಾಮಾ. ೧೨-೫೬). 

[ಕಲುಂಬ್ಯು * ಏಜ್ಕು (ಆ ಏಜಯ್‌,)] 

ಕಲುಕ "ಕಲಕ್ಕ' ನೋ. 

ಕಲುಕಟ್ಟು "ಕಲ್ಕಟ್ಟು' ನೋ. 

ಕಲುಕತ್ತಿ ye ಒಂದು ಬಗೆಯ ಸಸ್ಯ: ಸಣ್ಣೆಲೆ, ಕರಿಮರ, ಕಲು 
ಕತ್ತಿ (ಪೃಣಗಿ. ೩೧-೬೦೦). [ಕಲ್ಕು (ಆ ಕಲ್ಯ್‌) * ಕತ್ತಿ?) 

ಕಲುಕರಕ (ನಾ). ಒಂದು ಮೂಲಿಕೆ; ಪಾಷಾಣಭೇದಿ: ಬಿಸಿಯನಾರಿಸಿ 
ಹಾಲ ಕಲುಕರಕ [ಪಾಕಾಂ. ಕಲಕರಗ]ದಾ ಬೇರೆ ರಸಮಿಕ್ಕಿ ಮತ್ತೊಮ್ಮೆ 
ಬಿಸಿಮಾಡಿ (ಸೂಪಶಾ, ೨-೪). [ಕಲು, (೮ ಕಲ್ಕ್‌)* ಕರಕ] 

ಕಲುಕಅಜಕನಾಡು (ನಾ). ಒಂದು ನಾಡಿನ ಹೆಸರು: ಶ್ರೀ ಮತು 
ಕಲುಕಜಕೆನಾಡಾಳ್ವರು ಜೊಕಜಿನಾಲಯಕ್ಕೆ ಮತ್ತಿಕ್ಕೆಆಕಿಯ ನಟ್ಟ ಕಲ 
(ಎಕ. 1೪, ನಾಗಮಂ. ೯೨-೧; ಸು, 10007) [ಕೆಲುಕಆಕ್ಕಿ * ನಾಡು) 

ಕಲುಕು (ನಾ). ಕೆರೆಯ ತೂಬಿನ ದುರಸ್ತಿಗಾಗಿ ಹಾಕುವ ಒಂದು 
ಬಗೆಯ ತೆರಿಗೆ (?) : ನಾಲ್ಲಾವು ನಲ್ಲೆತ್ತು ರ್ಗ ಪ ಖಾಣನಿಬನ್ಮ ಪಣ 
ಹಾ೩ ಕಲುಕು ಹಾ ೨ ತೊದುರು ಗ ೪ ಆನೆಯ ಸೆಗ೬ ಪ೧ ಹಾ 
(ಎಕ. ೪, ಹಾಸನ. ಆ೪-೬೪ ; ಸು. 1230). 

[ದೇ. ॥ ತಮಿ. ಕಲಿಜ್ಗು ಇ ಕೆರೆಯ ತೂಬು; ತೆಲು. ಕಲುಗ- ಹಳ್ಳ] 

:- ಹಲುಬುವ ಗೌಜು 
ಕರ್ಪಟ ಕಪ್ಪುರಸೆಟ್ಟ ಚೆಲುವ ಬೆಳವ ಕುಕ್ಕಟಿಗ ಕಲುಕುಟಕಾದಿ ತೋಟದ 
ಪಳ್ಳಿಗಳ ಕೊರಲುಲುಹಾದುದಾ ತಪೋವನದಿ (ಮೋಹತ. ೭-೧೭). 
“ಮರಕುಟಕ ' ಪರಾ [ಕಲು (4 ಕಲ್‌) + ಕುಟಕ) 

ಕಲುಕುಟಕ "ಕಲ್ಕುಟಿಗ' ನೋ. 

ಕಲುಕುಟಿಗ "ಕಲ್ಯುಟಗ' ನೋ. 

ಕಲುಕುಟ್ಟಗ "ಕಲ್ಯುಟಗ 'ನೋ. 

ಕಲುಗವಣಿ (ನಾ). ಕಲ್ಲನ್ನು ಬೀಸಿ ಎಸೆಯುವ ಕವಣೆ: ಮಯ ರಚಿಸಿ 
ದನು ಕೋಟಾನಲಯ ಮುಗಿಲಟ್ಟಿ ಕೆಯ ಕೊತ್ತಲಗಳ ಮಹಾಡೆಂಕಣೆಯ 
ಕೆದರುವ ಮಕರ ಡಿಬ್ಬಿಗಳ ಕಲುಗವಣಿ ಕವರ್ಗೋಲು ಬಳಸುನೇಣ್‌ 
ಬಡಿಗೊಡತಿಯುರುಳ್ಗ ks (ಆನಂರಾ. ೫-೫-೧೨). 

[ಕಲು (< ಕಲ್‌) * (ಆ ಕವಣೆ |) ಕವಣಿ] 


ಕಲುಗುಂಡು 


ಕಲುಗುಂಡು "ಕಲ್ಲುಂಡು' ನೋ. 
ಕಲುಗೆಲಸ "ಕಲ್ಲುಕೆಲಸ' ನೋ. 
ಕಲುದರಸಿ (ನಾ). ಒಂದು ಮೂಲಿಕೆ ; ಒಂದು ಸುಗಂಧ ದ್ರವ್ಯ : 
“ವಾರ್ಷಿಕಂ, ತ್ರಾಯಮಾಣಾ, ತ್ರಾಯಂತ್ರೀ, ಬಲಭದ್ರಿಕಾ ಈ ೪ 
ತ್ರಾಯಮಾಣೆ ಎಂಬ ಗಂಧದ್ರವ್ಮ ಕಲುದರಸಿಯೆನಿಸುಗು* (ನಾಚಿರಾ. 
೧೧೨) ; “ಬಲಭದ್ರಾ - ಕಲುದರಸಿ? (ಓಷಧಿ. ೧೦೫). 
[ಕಲ್ಲು (ಆ ಕಲ್‌) * ದರಸಿ] 
ಕಲುದಲೆ (ನಾ). ೧. ಕಲ್ಲಿನಂತಹೆ ತಲೆ; ಗಟ್ಟಿಯಾದ ತಲೆ; ಗಡುಸು 
ತಲೆ: ಕರ್ಕಶಾಂಗದ ಕಲುದಲೆಯ ಹೇರೊಡಲ ಮಿಡುಕಿನ ಕಾಳ 
ರಕ್ಕಸರು (ಕುವ್ಯಾಸ. ೫-೪೯). ೨. ತಲೆಯಲ್ಲಿ ರತ್ನವುಳ್ಳದ್ದು ; ಸರ್ಪ. 
"ಕಲುದಲೆಗೋಲು' ಪರಾ. [ಕಲ್ಕು (£ ಕಲ್‌) * ತಲೆ,] 
ಕಲುದಲೆಗೋಲು (ನಾ). ಸರ್ಪಾಸ್ತ್ರ :' ನಿಲುವೊಡಚ್ಚರಿ ನಮ್ಮೊಡ 
ನೆಂದು ಕುಂಭಾಂಡ ಕಲುಡಲೆಗೋಲೊಳಿಕ್ಕಿದನು (ಮೋಹತ. ೪೦-೫೬). 
[ಕಲುದಲೆ + ಕೋಲ್ಕು (ಆ ಕೋಲ್‌,)] 
ಕಲುನೆಲ (ನಾ). ಕಲ್ಲಿನ ನೆಲ; ಬಿರುಸಾದ ನೆಲ: ಇತ್ತಲೇತಕೆ 
ಬಿಜಯಮಾಡಿದಿರೊತ್ತದೇ ಕಲುನೆಲನು (ಕುವ್ಯಾಗ. ೮-೯). 
[ಕಲ್ಲು (ಆ ಕಲ್‌) + ನೆಲ) 
ಕಲುಪರಟಿ "ಕಲ್ಪರಟಿ' ನೋ. 
ಕಲುಪಿ “ಕಲ್ಪಿ” ನೋ. 
ಕಲುಬಿ "ಕಲಂಬ್ಕಿ' ನೋ. 
ಕಲುಬೆಜ್ಜ (ನಾ). ಕಲ್ಲೋಜ; ಕಲ್ಕುಟಗ; ಮಜ್ಜನನಾಳರ ಮಣಿಹ 
ಗಾಜರ ಕ [ಪಾಠಾಂ. ಟಿ, ಚೆ]ಲುಬೆಜ್ಜರ ಬೆಸದಾಳುಗಳ ಅಜ್ಜರ ಕೇರಿಕೇರಿ 
ಗಳಿಂದಾ ಪುರಿ ಪಜ್ಜಳಿಸುತ ಮೆಜ್‌ದಿಹುದು (ಕುರಾಸಾಂ. ೪-೧೧೫). 
[ಕಲು (ಆ ಕಲ್‌) + ಬೆಜ್ಜ,] 


ಕಲುಮಕ್ಳಿ (ನಾ). ಕಲ್ಲುಗಳಿಂದ ಕೂಡಿದ ದಿನ್ನೆಯ ಪ್ರದೇಶ, |: 


—~ತ್ತರವಾದ ಪ್ರದೇಶ: ದಾನಮೂಲಕ್ಕೆ ಸಲುವ ಕುಳದೊಳಗೆ ಕಲು 
ಮಕ್ಕಿಯಲು ಕಾಲೆಭೂಮಿ ಖಲ ಯೆಂಟು ಖಂಡುಗಕ್ಕೆ (ಎಕ. ೪1, ಕೊಪ್ಪ. 
೫೮-೫; 15921). (ಕಲ್ಲು (ಆ ಕಲ್ಕ್‌) * ಮಕ್ಕಿ] 

ಕಲುಮದ "ಕಲ್ಮದ ' ನೋ. 

ಕಲುಮನ (ನಾ). ಕಲ್ಲಿನಂತೆ ಇರುವ ಮನಸ್ಸು: ಕಲುಮನವಲಾ 
ನಿನಗಕಟಿ ನಿರ್ಮಳದ ಧರ್ಮಸ್ಥಿತಿ ರಹಸ್ಯವ ತಿಳುನಿದವರಾರು (ಕುವ್ಯಾಕ. 
೧೭-೧೨). [ಕಲು, (ಆ ಕಲ್‌) * ಮನ] 

ಕಲುಮುಸ, ಕಲುಮಿಷ (ನಾ). ಕೊಳೆ; ದೋಷ; ಪಾಪ: “ಪಾಪ 
ದೊಳ್‌ ಕಲುಮಸಂ” (ಕರ್ಣಾನಿ. ೮೬); ಗಜಸ್ನಾನದಂತೆವೊಲೆಯ್ದೆ 
ನಿಸ್ಫಲಂ ಜಗ(ಲ?)ದೊಳಗೆ ಮುಳುಗಿರ್ದೇಡಂ ಕಲುಮಸಂ 
ಕಿಡುಗು[ಮೇ3 (ಆರಾಚ. ೧೧-೨). ಕಲುಮಿಷ : ಕಲುಮಿಷವಿಲ್ಲದಿರೆ 
ಜಲಜನಾಭನ ಕೃಪಾಜಲಧಿಯಾಗಿ (ವಿಸಾಸು. ೨೮-೨). 

[< ಸಂ. ಕಲ್ಮಸ] 

ಕಲುಮಳೆ “ಕಲ್ಮಳೆ' ನೋ. 

ಕಲುಮಾನಸ (ನಾ). ಕಲ್ಲಿನಂತೆ ಮನಸ್ಸುಳ್ಳವನು ; ನಿರ್ದಯನಾದ 
ವನು: ಅಲ್ಲಿರಗೊಡದಾ ಕಲುಮಾನಸನು ಜರಿಯಲ್ಲಿ ನೂಕುವ ಮಾಳ್ಳೆ 
ಯಲಿ. . . ಭೂತಳದಲ್ಲಿಗೆ ಕೆಡೆನೂಕುವನು (ತ್ರಿಪುಸಾಂ. ೯-೯೬). 

[ಕಲು (ಆ ಕಲ) * ಮಾನಸ] 

ಕಲುಮಾರಿ (ನಾ). (?) : ಕುಲಜ ರತಿ ಸುಚಿ ಶುದ್ಧ ಕೋಮಲತನವು 
ಕಲುಮಾರಿಯರ ತೆರದಲಿ ನಿಲವು ಸೋಕಿಸುತಿಹವು ಮುಂದಣ ಕುರುಹು 
ಕೇಳು (ಕಕ್ಕೋಕ. ೯-೯೮). [?] 


೧೫೯೯೯ 


me 
೦ಎ 


35 


ಕೆಲುಹೃದಯ 


ಕಲುಮಾವು "ಕಲ್ಲುಮಾವು? ನೋ. 
ಕಲುಮಿಷ "ಕಲುಮಸ' ನೋ. 
ಕಲುಮೈ "ಕಲ್ಮೆರ್ಯ' ನೋ. 
ಕಲುಮೊರಡಿ ಕಲ್ಮೊರಡಿ' ನೋ. 
ಕಲುವಕಳೆ "ಕಲ್ಮಳೆ' ನೋ. 
ಕಲುವಾದರಿ (ನಾ). ಒಂದು ಬಗೆಯ ಪಾದರಿ: ಜೀಲ ಸೆಳ್ಳು ಸೀಗುರಿ 
ಯೊಡವರ ಬನ್ನಿ ಕಲುವಾದರಿ ಪಾದರಿಯಾದಿಯಾ ದ ಪೆರ್ಮರಗಳ 
ಕಾಡೊಳ್ಳೆತರುತಮಿರ್ದರ್‌ ವೈದ್ಯ ತನೂಜರಿರ್ವರ್‌ (ಪುಣ್ಯಾಸ್ರ. ೩-೭೪). 
[ಕಲ್ಲು (ಆ ಕಲ್‌,) + ಪಾದರ್ಕಿ] 
ಕಲುವಾಲೆ (ನಾ). ಒಂದು ಬಗೆಯ ಸಸ್ಯ: “ಯೋಜನಃ - ಕಲುವಾಲೆ? 
(ಓಷಧಿ. ೧೩೨). [?) 
ಕಲುವಾಳೆ "ಕಲ್ವಾಟ್‌? ನೋ. 
ಕಲುವಾಬ! "ಕಲ್ವಾಟ್‌? ನೋ. 
ಕಲುವೆ "ಕಲವೆ? ನೋ. 
ಕಲುವೆಸ "ಕಲ್ಪೆಸ' ನೋ. 
ಕಲುಷ (ಗು). ೧. ಕದಡಿದ; ಬಗ್ಗಡವಾದ. ೨. ಉದ್ದೇಗಗೊಂಡ; 
ಸಿಟ್ಟಿಗೆದ್ದ. (ನಾ). ೩. ರೋಷ; ಆವೇಶ; ಅಸಮಾಧಾನ: 
ಮುಳಿಸುಂ ನೋವುಂ ಕಲುಷಮುಮಳುಂಬಮೆನೆ ತನಗರಾತಿಕಾಳಾ 
ನಳನೊಳ್‌್‌ (ಪಂಪಭಾ. ೨-೫೮); ಿನ್ನನುಜಾತೆಗೆ ವೈಧವೃದೀಕ್ಷೆಯಂ 
ಕುಡುವುದು ಚದುರೆಲ್ಲೆಂದು ಕಲುಸಮಂ ಕಳೆದಳ (ಪಂರಾಮಾ. 
೧೦-೧೬೮ ವ). ೪. ಪಾಪ; ಕಳಂಕ; ದೋಷ : ನೆನೆಯದೆ ಕಲುಷವಶಂ 
ನಚ್ಚಿನ ವಿದ್ಯೆಗಳಂ ಕಡಂಗಿ ಕಾದುವ ಪದದೊಳ್‌( ಪಂರಾಮಾ. ೧೦-೨೧೯); 
ಕಲುಷವದ [ಪಾಠಾಂ. ಹಿತವ] ನಪಹರಿಸಲಾಖಂಡಲನ ಬಳಿಗಜ ಬಂದು 
ಗಂಗಾಜಲದಲಭಿಷೇಕವನು -ಮಾಡಿದೆನಾ ಸುರೇಂದ್ರ ಂಗೆ (ತೊರರಾ. 
[ಸಂ.] 
ಕಲುಸತೆ (ನಾ). ಬಗ್ಗಡ; ಕೊಳೆ; ಕದಡು: ಕಲುಸತೆಯಂ ನಿಮಿರ್ಚಿ 
ತಿಳಿಪಲ್ಯಣಮಾಜದೆ ಮೇಘವಲ್ಲಭಂ ತಳರ್ದೊಡೆ. » ನದೀಲಲನೆಯರೆಂದು 
ಕಂಠಗತಜೀವನವೃತ್ತಿಯನಾಳ್ಜರ್‌ (ಪುನ್ಪಪು. ೪-೮೯). 
(ಸೆಂ. ಕಲುಸತಾ] 
ಕಲುಷಿ (ನಾ). ಪಾಸಿಷ್ಠ; ದೊ!ಹಿ : ಶಠನುಂ ಖಳನುಂ ಕೃತಫ್ನುನುಂ 
ಕಲುಷಿಯುಮಾಲ್ಲುಮು ಗ್ರನರಕಾಬ್ಮಿಗಭೀರಮನೆಯ್ಲುವನ್ನೆಗಂ 
(ಸುಕುಮಾ. ೫-೪೪). [<ಸಂ. ಕೆಲುಷಿನ್‌] 
'ಕಲುಷಿತ(ಗು). ೧. ಕೊಳೆಯಾದ ; ಕದಡುಗೊಂಡ; ಅಪವಿಶ್ರವಾದ; 
ದೂಷಿತವಾದ: ಎಲವೋ ಕಸಟದ್ಯೂತಕೇಳೀಕಲುಷಿತಾಂತಃಕರಣ 
ನಿನ್ನೀ ಬಲಕೆ ಪತಿ ನೀನೋ ಕೃಪಾಚಾರಿಯನೊ 'ಗುರು ಸುತನೊ 
(ಕುವ್ಯಾಗ. ೧-೨) ; ದುಃಖ ವ್ಯಥೆಗಳಿಂದ ಕಲುಷಿತವಾದ ಚಿತ್ತ ಮಳೆ 
ತೊಳೆದ ಮುಗಿಲಿನಂತೆ, ಶುಭ್ರವಾಗಿ ಪ್ರಫುಲ್ಲವಾಯಿತು (ಬೆತಂಬಾ. ೩೦). 
೨. ರೋಷಗೊಂಡ ; ಕೆರಳಿದ: ಪರಸ್ಪರ ಕಲಹ ಕಲುಷಿತ ಗೃಹ 
ಕೋಕಿಳಂಗಳೊಂಡೊಂದಂ ತಿನೆ (ಆದಿಷು. ೨-೧೪ ವ). [ಸಂ.] 
ಕಲುಹಾರ "ಕಲ್ಲಾರ' ನೋ. 
ಕಲುಹೃದಯ (ನಾ). ಕಲ್ಲಿನಂತೆ ಕಠಿನವಾದ ಹೈದಯವುಳ್ಳವನು; 
ನಿಷ್ಕರುಣಿ: ಖಳಗುಣಮನದೆಂದುಂ ಬಿಡದಿಹ ಕೆಲುಹೃದಯರ್ಗಾನ 
ವಿರತವಂಜುವೆನು (ಜಯಕಾ. ೧-೧೮) ; ಚಲವುಳ್ಳೊಡೆ ಬರಹೇಳೆಂದು 
ಮನ್ಮಥ ಕಲುಹೃದೆಯನ ಕರೆಸಿದನು (ನೋಹತ. ೧೨-೪೨) ; ಹೆತ್ತವರಾವ 
ಕಲುಹೃದಯರೋ ಮಹಾದೇವ (ನಿಭಾಗ. ೪-೭-೧೪). 
[ಕಲ್ಲೂ (ಐ ಕಲ್‌)'* ಹೃದಯ] 


೧-೧೦-೩). 


ಕಲುಹೆ 


ಕಲುಹೆ (ನಾ). ಕಲಿಯುವಿಕೆ; ವಿದ್ಯೆ: ಜನಪನೀತಿಯೊ ಮೇಣು 
ಬೋಳೆಯತನವೊ ಬಿಲುಜಾಣಿಕೆಯೊ ಬಿಂಕವೊ ನಿನಗೆ ಕದನದ 
ಕಲುಹೆಯೋ ನಾವಣಕಯೆವಿದನೀಗ (ಕುವ್ಯಾಅ., ೨೦-೩೩); ಮನ 
ಮುಂಚುವುದು ಮಿಗೆ ವಂಚಿಸುವುದಂಬುಗಳ ಗತಿ ಕೈಮನದ -ಕಲುಹೆಗಳ 
(ಕುವ್ಕಾಕ. ೨೩-೧೦). [< ಕಲ್ಪಿ] 

ಕಲೆ, (ಕ್ರಿ). ಸೇರು; ಬೆರೆತುಕೊಳ್ಳು; ಕೂಡು: ಇಂತು ನೀ ಭಾವಿಸಲು 
ನಿನ್ನ ಮಹಂತರಿಗೆ ಕಲೆಯುವುದೋ ಶುಕ್ರಾಂತನಾಗದಿರೆಂದು ಸಂತೈಸಿದನು 
ಧರ್ಮಜನ (ಕುವ್ಯಾದ್ರೋ: ಓರಿಇ. ೭-೩೮ ಅಡಿಟ) ; ತಲ್ಲಿಂಗಾಭಿಷೇಕ 
ವಾರಿಯು ಪರಿದು. . . ಗೋಮತಿಯ ನದಿಯ ಕಲೆಯಲು (ನವನೋ. 
೨೧-೨೫, ೨೬); ಆ ಸಮಾರಂಭದಲ್ಲಿ ನಾನಾಪಂಗಡದ ಜನ ಕಲೆತಿದ್ದರು 
(ರೂಢಿ). . (ಜೇ. ॥ ತಮಿ. ಕೊಡ. ತೆಲು. ಕಲ] 

ಕಲೈ (ನಾ). ೧. ಹಳೆಯ ಗಾಯದ ಅಥವಾ ಹುಣ್ಣಿನ ಗುರುತು: 
ಪವನಜನ ಶಿಬ್ಬದಿಯಲೆಜಗಿದ ಶಿವನು ಪೂರಾಯದಲು ಪವನಜನ 
ವಯವಕ್ಕದಜ ಕಲೆಯಾಯ್ತಾ ಭೀಮಸೇನನಿಗೆ (ಸಂಭಪ. ೧೭-೩೪). 
೨. ಕರೆ, ಕೊಳೆ ಬಿದ್ದು ಉಂಟಾದ ಗುರುಶು; ಕಪ್ಪು; ಕಳಂಕ: 
ಕುಲದ ಕಲೆಯಂ ತೊಡೆದು ಪಾಲಿಪುದು' (ಏಣಾರ.. ೧೨೦) ; ಧುರ 
ದೊಳೆಚ್ಛಾಡಿ ಬಿಲ್ಲವರು ಬರೆಯಿಸಿಕೊಂಡರು ಕ[ಪಾಕಾಂ. ತ]ಲೆಗಳ 
ಕಾಲನ ಕರೆಣಿಕರುಗಳ ಕಯ್ಕಿಂದೆ (ಕುರಾಸಾಂ. ೧೨-೫೭); ಮೈಗೆ 
ಸುಟ್ಟ ಜಾಗಕ್ಕೆ ಗುರುತಾಗಿ ಕಲೆ ಉಳಿಯುತ್ತದೆ ( ಹೊಸಕ್ತಿ. ೨೭). 

[ದೇ. ॥ ಮಲ, ಕಲ; ತುಳು. ಕೊಡ. ಕಲೆ] 

ಕಲ್ಲೆ, ಕಳ್ಳೆ (ನಾ). ೧. ಯಾವುದಾದರೂ ವಸ್ತುವಿನ ಚಿಕ್ಕಭಾಗ, 
ಅಂತ್ರ — ತುಂಡು; ಶಕಲ. ೨.ಚಂದ್ರಬಿಂಬದ ಹಡಿಕಾರಸಿಯ 
ಒಂದು ಅಂಶ: *ಸುಧಾಕರನ PN ತ್ಮಜಶೀಲ 'ವಿಕರ್ಮಗಳುಂ 
ಕಲಾಂಕಿತಂ” (ನಾನಾರ. ೧೫೧). &. ಕಾಲದ ಒಂದು ಗಣನೆ; 
ಒಂದು ಕ್ಷಣದ ಮೂವತ್ತ ನೆಯ ಒಂದು ಭಾಗ: “ಅಷ್ಟಾದಶ 
ಸ್ಥ ತಿಯ ಸಂಖ್ಯ ಯ ನಿಮೇಷಮದು ಕಾಷ್ಮೆ ಯಕ್ಕಾ ಕಾಸ್ಕೆ ಮೂವತ್ತು 
ಸಂಖ್ಯೆ ನರಲಷ್ಟು ಕಲೆಯಕ್ಕುಮಾ ಕಲೆಗಳವು ತೂ ವತ್ತುಮಾಗಲ್‌ 
ಕ್ಷನಾಖ್ಯು ಮಕ್ಳು 09 (ss ೧೯-೫) ; ಪಲಬಗೆಯೊಳು ಪತಿಪದವನ 
SER ಕಲೆಯ ಕಲ್ಪದವೋಲೆಣಿಪುದು (ಹದಿಬ. ೮-೪೦). ೪. ಲಲಿತ 
ವಿದ್ಯೆ; ಕುಶಲವಿದ್ಯೆ: ಪುರನಗರ ಮೊದಲಾದುವುಗಳ ರಚನೆ... 
ನ ತ್ಕ; ವೈದ್ಯ 'ಮೊದೆಲಾದ ಅರವತ್ತುನಾಲ್ಕು ಕಲೆಗಳಿಗೂ ಆಗೆಮ 
ಶಾಸ್ತ್ರ್ರ ಆಶ್ರಯವಾಗಿದೆ (ಭಾರದ. ೭೦). "ಚೌಸಷಸ್ಟ್ರಿಕಲೆ' ಪರಾ: 
೫. ವಿಭಜಿಸಲು ಸಾಧ್ಯವಿಲ್ಲದಷ್ಟು ಸೂಕ್ಷ್ಮ ಪರಿಮಾಣದ ವಸ್ತು; 
ಪರಮಾಣು. ೬, ಗರ್ಭ; ಭ್ರೂಣ. ೭. ಜಾಣ್ಮೆ; ಕೌಶಲ್ಯ; 
ಚಾತುರ್ಯ. ೪. ಕಾಂತಿ; ತೇಜಸ್ಸು; ಶೋಭೆ; ಹೊಳಪು. 


೯. ದೋಣಿ; ನಾವೆ. ೧೦. ಹೆಂಗಸರ ರಜಸ್ಸು. ೧೧. [ಛಂದ] | 


ಒಂದು ಮಾತ್ರಾಕಾಲ. ಕಳ್ಳೆ: ೨. ನವಶಶಿಕಳೆಗಳನಮೃತದ್ರವಂ 


ಗಳೊಳ್‌ ತೀವಿ ತೀವಿ ನಿಆಿಸಿದರ್‌ (ಶಾಂತಿಪು. ೧-೬೨); ಇಂದುವ ಪದಿ 


ನಾಜುಂ ಕಳೆಯಿಂದಂ ಕಣ್ಣೊಳಿಸುವಂತೆ (ಮಲ್ಲಿಫು. ೨-೮). ೩. ಒದನಿದ 
ಮೂನತ್ತು ಕಾಸ್ಕೆ ಕಳೆಯೆನಿಸಿರ್ಕುಂ (ವ್ಯವಹಾ. ಅನುಬಂ. 1, ೬-೨೯). 
೪. ಅಣುವತ್ತು ನಾಲ್ಕು ಕಳೆಗಳೊಳಜಕಿಯದುದಿಲ್ಲ (ಸುಕುಮಾ. ೨-೪೨); 
ಚೌಷಸ್ಮಿಕಳೆಗಳೊಟುದಿಟಿದಿಂ .ತಾಂ ಬಲ್ಲಂ (ಎಇ. XX, ೧೨-೫ ; 1187). 
೫, ವಾಗ್ದೇವಿ ' ಕೂರ್ತು ಪಯೋಜಾಸನನಂತೆ ಮಾಟಕ್ಕೆ ಳಳೆ 
ಯೊಳ್‌. ವಿದ್ವಜ್ಜನಾನೀಕಮಂ (ಪಂಚತಂ. ೩೧೨-೧೨). ಲೆ. «ಕಳೆ 
ಪೊಳೆಪು. . . ಕಾಂತಿಯೆನಿಕ್ಕುಂ” (ಕವಿಕಂ. ೧೦೦) ; ನಳಿನಲೋಚನ 


ನಿನ್ನ ಮೂರ್ತಿಯ ಕಳೆ ಬೆಳಗುತಿದೆ ಲಹರಿಯಲಿ (ಹರಿಸಾ, ೧೯).' 


೧೬೦೦ 


3 


15 


40 


45 


ಕಲೆವರೆಯಿಸು 


೧೨. ವೀರ್ಯ; ರೇತಸ್ಸು : ಸರಸಿರುಹಸಂಭವಂ ಸೋಲ್ತು ' ಕರಂ 
ಪರವಶನಾಗಲ್ಯಳೆ ಸೋರ್ದಿರಲದು ಕಳಶದೊಳಗಲ್ಲಿ ಕಳಶಜನೊಗೆವಂ 
(ಧರ್ಮಪು. ೩-೬೯). (ಸಂ. ಕಲಾ] 

'ಕಲೆಗಟ್ಟು (ಕ್ರ). ಹುಣ್ಣು ಅಥವಾ ಗಾಯ ಮಾದು ಕಪ್ಪು 
ಗಟ್ಟು ; ಹಕ್ಕಳೆಗಟ್ಟು (ಉಕ): ವ್ರಣಸಂದೋಹಿಣಿಯೆಂಬ ಘಟಕೆಯ 
ಸಾಮರ್ಥ್ಯದಿಂ ಫಣ್ಮೆಲ್ಲಂ ಕಲೆಗಟ್ಟ ಮೆಲ್ಲನೆ ಕಣ್ಣಂ ತೆಜಕಿದು (ಪುಣ್ಯಾಸ್ರ 
೪-೧೩ವ). (ಕಲೈ, + ಕಟ್ಟು 1] 

ಕಲೆಗಾರ (ನಾ). ಕಲಾವಿದ; ಕಲಾಕಾರ: ತಲೆ ನರೆತಿರಲೇನು ಸಲೆ 
ಕಲಿತಿರಲೇನು ಕಲೆಗಾರನಾಗಿರಲೇನು (ಇಂಚಾಪ. ೯೮-೭೯). 

[ಕಲೆ * -ಗಾರ (೮ -ಕಾಜ)] 

ಕಲೆಗಾರಿಕೆ (ನಾ). ಕಲೆಯ ಚಾತುರ್ಯ; ಕಲಾವಂತಿಕೆ: ಆದರೂ 
ಭಾವಪ್ರಕಾಶನದಲ್ಲಿ ಎಂತಹ ಕಲೆಗಾರಿಕೆ (ಬಾಣಆ. ೧೨೯) ; ಇಷ್ಟೆಲ್ಲ 
ಕಲೆಗಾರಿಕೆಯಿದ್ದೂ ಕತೆ ಸಫಲವಾಗಿದೆಯೆಂದು ತೋರುವದಿಲ್ಲ 
(ಹೊಸಕ್ತಿ. ೨೯೧). [ಕಲೆಗಾರ + -ಇಕೆ] 

ಸೆಲೆಗುಂದು, ಕಳೆಗುಂದು (ಕ್ರಿ). ಕಾಂತಿ ಕಡಮೆಯಾಗು; ನಿಸ್ತೇಜ 
ವಾಗು ; ಕಂದು: ಪೂಗೋಲ್ಲಳೆಲ್ಲಿ ತಳಿರ ಖಂಡೆಯ ಮಾನಧ್ವಜವೆಲ್ಲಿ 
ತ ಟಗ ಯ? ಕತಗುಳನ (ಪಾಕಾಂ. ನಳಿನಾಕ್ಷಿ] ಹಲುಬಿದಳಳುತ 
(ಮೋಹತ. `ಆ-೭). ಕಳೆಗುಂದು; ಮುಖಶಶಿಮಂಡಲಂ ಕಂದಿ ಕಳೆ 
ಗುಂದಿ (ಸಿದ್ಧರಾ, ೧-೨೭) ; ಉಡುರಾಜಂ ಕಳೆಗುಂದಿ ಪೆರ್ಚದಿಹನೇ 
(ಸೋಮೇಶ. ೩೫) ; ಪಾಂಡವರ ಅಭ್ಯುದೆಯನನ್ನು ಕಂಡು... ಅವನು 
ಚಿಂತೆಗೊಳಗಾಗಿ ಕಳೆಗುಂದಿದನು (ವಡಭಾ. ೮೭). 

[ಕಲೈ + ಕುಂದು] 

ಕೆಲೆಗೊಡು (ಕ್ರಿ). ಒಟ್ಟಾಗಿ ಸೇರು, ಕೂಡು : -ಮೂರರೊಳಗಿದೆ 
ಒಂದು, ಕೇಂದ್ರದೊಳು ಬಾಹೊಂದು ಸಂದು ಬಿಡದಂತೆ ಕಲೆಗೂಡಿ 
ಕೊಂಡು (ಸೂರ್ಯಪಾ. ೨೬-೨). [ಕಲೈ * ಕೊಡು]. 


ಕಲೆತ ' (ನಾ). ಶೇಖರಿಸುವಿಕೆ; ಸಂಗ್ರಹಣೆ: ಅಂಕಿ- ಅಂಶಗಳ 
ಜಮಾವಣೆ , . . ಮಾದರಿ ಕಲೆತಗಳೆ ಮೂಲಕ ಸಾಮಗ್ರಿ ಸಂಗ್ರಹ 
ನಡೆಯುತ್ತದೆ (ಸಂಶೋಧ. ೧೮೬). [ಕಲೈ + ತ್ಯ) 


ಕಲೆದೋಹಯು, ಕಳೆದೋಲು (ಕ್ರಿ). ೧. ಗುರುತನ್ನು ಕಾಣಿಸು; 
ಕುರುಹುತೋರು : ಉೆಭಯದ ಸೆಆಗು ಕಲೆಜೋಆದೆ ನಿಂದುದು 
ಐಕ್ಕಾನುಭಾವ (ಮೊ (೪ ಮಾ. ೧೩೦-೫೦೫). ಕಳೆದೋಯು: 
೨. ಹೊಳಪುಂಟಾಗು;- ಕಾಂತಿಬರು: ಅಗ್ನಿಗೆ ` ಕಳೆದೋಜದಂದು 
ತರುಗಿರಿತೃಣ ಕಾಸ್ಕಂಗಳಿಲ್ಲದಂದು (ಅವಚಂ. ೨-೭). 

[ಕಲ್ಲೆ * ತೋಲ್ಲು (ಆ ತೋಶ್‌)] 

ಕಲೆಬೆರಕೆ "ಕಲಬೆರಕೆ? ನೋ. 

ಕಲೆಬೆರೆ (ಕ್ರಿ). ಮಿಶ್ರವಾಗು ; ಸಂಕರವಾಗು: ಕೃತಿಯಲ್ಲಿ ಸುರೊಪ 
ಕುರೂಪಗಳು ಸತ್ಯ ಬಳ್ಳ ಗಳು ಕಲೆಬೆರೆತು ಕ (ಸಾಹಿವಿ. ೮). 

"(ಲೈ + ಬೆರೈ) 

ಕಲೆಮುಟ್ಟು (ಕ್ರಿ). ಕಳಂಕಿತವಾಗು; ಹೊಲಸಾಗು ): ಮನೆ 
ಚೂಟಿ ಚಾ ಎಡೆವೊತ್ತು ವೊಲೆಯಂ ಕಲೆಮುಟ್ಟಲ್ಪೆತ್ತಂಕೆ 
ಮನೆಯೊಳುಳ್ಳುದೆಲ್ಲಮಂ ಕಾಕಭೋಜನಂ ಮಾಡಿ `ಕಿಡಿಸಿದೆಯೆಂದು 
ಸೊಸೆಯಂ ನೋಯೆ ನುಡಿದು (ಪಂಚತಂ. ೧೫೫-೫). 

| [ಕಲೈ + ಮುಟ್ಟು, 7] 

ಕಲೆವರೆಯಿಸು (ಕ್ರಿ). ಕಲೆಯುವಂತೆ ಸೇರಿಸು ಕೂಡಿಸು: 
ಕಲಿಗಳಜಾದು ಸುರಪತಿ ಸುರಲೋಕದ ಬೆಲೆವೆಣ್ಗಳನಿತ್ತವರನು ಕಲೆವರೆ 
[ಪಾಶಾಂ. ರ]ಯಿಸಿ ಸಂತವಿಟ್ಟಿನು (ಕುರಾಸಾಂ. ೧೨-೬೨). [೫] 


ಕಲನೆರಸು 


ಕಲೆನೆರಸು (ಕ್ರಿ). ಕಲೆಯನ್ನು ಹೊಂದಿರು; ಚಾತುರ್ಯ ಪಡೆದಿರು : | 
ಜಗದೊಳ್‌ ಕಲೆಪೆರಸಿ ಮುನ್ನಿನ ರೂಪುನೆರಸಿ ಪುಟ್ಟುವ ಮಕ್ಕಳುಮಂ' 
*° * ಕಂಡು ಮಜುಭವಮುಂಟೆಂದು ನಂಬುವುದು (ಧರ್ಮಾ ಮೃ. 

[ಕಲೈ + ಬೆರಸ್ಕು] 

ಕಲೆನೆಜು, ಕಳೆನೆು (ಕ್ರಿ). ಕಲೆಯನ್ನು ಪಡೆ, --ಹೊಂದು; ಚೆಲು| 
ವಾಗು : ಛಂದಸ್ಸು ಲಕ್ಷಣಮಲಂಕಾರ ಭಾವರಸಮೊಂದಿ ಕಲೆ[ಪಾಠಾಂ. 
ಳೆ]ವೆತ್ತ ಸತ್ಯೃತಿ ಚಮತ್ಯೃತಿ ಯುಕ್ತಂ (ಜೈಮಿಭಾ. ೧-೬). ಕಳೆನೆಜು: 
ಕಳೆನೆತ್ತ ವಾರನಾರಿಯರ ಕನ್ನಿಕೆಯರ .. . ನೋಡಿ ನಗುತ (ಮೋಹತ. 
೩-೨೩) ; ಲಲಿತ ವದನಾಂಬುಜದ ಕಾಂತಿಗಳ ಕಳೆವೆತ್ತು.. . 
ಆಂದೋಳಿಕಾರೋಹಣಂಗೈದು ಪೊಜಮಟ್ಟಿರು (ಜೈಮಿಭಾ. ೩೩-೨೧). 

[ಕಲೈ + ಪೆಜುು) 

ಕಲೆಹಾಕು (ಕ್ರಿ). ಕೂಡಿಹಾಕು; ಶೇಖರಿಸು: ಅನೇಕ ಉಸಯುಕ್ತ 

ಮಾಹಿತಿಗಳನ್ನೂ ಕಲೆಹಾಶಿದ್ದಾನೆ (ಸಸ್ಯಕ. ೫೨). 
[ಕಲೆ * ಹಾಕು (ಆ ಪಾಯ್ಕು,)] 

ಕಲೇವರ, ಕಳೇವರ(ನಾ). ಮೈ ; ದೇಹ; ಶರೀರ: ಜೋಕೆಯೋಂಕಾರ 
ಸದ್ಬ್ರಹ್ಮ ರೂಪಂಗೆ ವಿದ್ಯಾಕಲೇನರೆಯಾದ ದೇವಿಗಂ ಶರೆಣೆಂಬೆಂ 
(ವೀಕೈಪು. ೨-೨-೩೩). ಕಳೇವರ:: ತನ್ನ ನಲ್ಲನ ಕಳೇವರಮಂ ತಲ್ಕೈಸಿ 
ಕೊಂಡು (ಪಂ ಪಭಾ..೨-೨೪ ವ); ತಳೆದನಶನಾದಿ ತಪದಿಂ ಕಳೇವರೆಂ 
ಬಡಬಡಾಗಿ ( ಸುಕುಮಾ. ೯-೨) ; ಪ್ರಜ್ವಳಿಪ ನವವಿಧ ಲಿಂಗಮಂ ಕಳೇವರ 
ದೊಳೊಲಿದಳವಡಿಸಿ ತೋಟಾ (ಲಶಿಚಿಂ. ೫೩-೬೮). [ಸಂ.) 

ಕಲೋಪಾಸಕ: (ನಾ). ಕಲೆಯನ್ನು ಉಪಾಸಿಸುವವನು; ಕಲಾ 
ರಾಧಕ: ಕರೋಪಾಸಕನ ಜೀವನದರ್ಶನದ ಅಂತರಾಳದಲ್ಲಿ ಸೌಂದ 
ರ್ಯದ ಪ್ರಜ್ಞೆಯು ನೆಲಸಿದೆ (ನವ್ಯಕಾ. ೫೭) ; ತನ್ನ ಮನ ಬಂದಂತೆ 
ವಸ್ತುವನ್ನು ಕಲ್ಪಿಸಿಕೊಂಡು ವರ್ಣಿಸಿ ಆನಂದಿಸುವುದು ಕಲೋಪಾಸಕನ 
ಕಾರ್ಯ (ಭಾರದ. ೨೮೦). (ಸಂ. (ಕಲಾ + ಉಪಾಸಕ)] 

ಕಲೋಪಾಸನೆ (ನಾ). ಕಲೆಯ ಉಪಾಸನೆ, ಆರಾಧನೆ: ಜನರ 
ಮನಸ್ಸು ಕಲೋಪಾಸನೆಗೆ ಬಹಳವಾಗಿ ಒಲಿಯುತ್ತಿತ್ತು (ಭಾರದ. ೪೪೫). 

[ಸಂ. ಕಲೋಪಾಸನಾ (ಕಲಾ * ಉಪಾಸನಾ)] 

ಕಲ್ಕ (ನಾ). ೧. ಕದಡು; ಅರೆದುಮಾಡಿದ ಸರಿ; ಮಂದವಾದ 
ದ್ರವ: ಹುಣಿಸೆಯ ಹಣ್ಣ ಕಲ್ಕವಂಮಾಡಿ (ಸೂಪಶಾ. ೪-೫೨)|ಶಿವಮಂತ್ರ 
ವೆಂದೆಂಬ ಕಲ್ಯವನೆ ಸವಿದು ( ಪ್ರಭುಪು.೨-೧೪) ; ಸಲೆ ಕಲ್ಕಮಂ ಮಾಡಿ 
ಬಳಿಕೆ ಓಂಡಂಗೆಯ್ದು (ಆರಾಡ. ೧೩-೯) ; ಒಂದು ಅಡಕೆಯಷ್ಟು ಉತ್ತರ 
ಣೆಯ ಬೇರಿನ ಕಲ್ಯವು ಒಂದು ಪ್ರಸ್ಥ ಹಾಲನ್ನು ಗಟ್ಟಿಯಾಗಿ ಮಾಡು 
ವುದು (ಭೀಮಸೂ. ೯ ಅಡಿಟ). ೨. ಪಾಪ: ನೆಲನಂ ಮುನ್ನಲೆದುದ್ದ ತಾ 
ಸುರೆಏಿಕಾಯಂ ಬದ್ಧ ರೋಷಾಸ್ವಿತಂ ಕಲಿ ಕಲ್ಯ ಪ್ರಭವರ್ಕ್ಯ(ಗ)ಳಾಗೆ 
(ಎಕ. ೪, ಬೇಲೂರು. ೧೧೯-೧೩ ; ಸು. 1185). ಸಿ. ಕೊಳೆ; ಮೈಲಿಗೆ. 
೪. ಗಸಿ; ಗಷ್ಟು; ಮಡ್ಡಿ. ೫. ಕಿವಿಯ ಮಲ; ಗುಗ್ಗೆ. ೬. ಸುಳ್ಳು; 
ಸಟೆ. ೩. ಗರ್ವ. [ಸಂ.] 

ಕಲ್ಕಂಗೂಡು (ಕ್ರಿ). ಕೆದಡಾಗಿ ಕೂಡು; ಅರೆದು ಬೆರಸಿದಂತೆ 
ಕೂಡು: ಸಪ್ತಧಾತುಗಳಂ ಜೀವಪದಾರ್ಥಮಂ ಪಡೆದು ಕಲ್ಕಂಗೂಡು 
ವಂತೆಯ್ದೆ ಕೂಡಿ ಗುಣಕ್ಕಾಗರಮಾಗಿ ನಿಂದ ತನುವಂ (ಸಮಪ. ೬-೭೧). 

[ಕಲ್ಯ + ಕೂಡು) 

ಕಲ್ಯಂಗೈ (ಕ್ರಿ). ಕದಡುಮಾಡು; ಕದಡನ್ನು ತಯಾರಿಸು: 
ಲೇಸೆನಿಪ ಕಬರೀ ಪ್ರಸೂನವ ಸೂಸಿ ವಕ್ಷೋಜಕೆ ಶಿರೋಜವ ಬಾಸಣಿಸಿ 
ಕಸ್ತೂರಿಯಂ ಕಲ್ಯಂಗೈದು ಪಣೆಗೆ ಪೂಸಿ (ಮದೇಪು. ೫-೫೧). 

[ಕಲ್ಯ * ಗೈ (ಆ ಕೆಯ್‌,)] 


೯-೬೧ ಅಡಿಟ). 


೧೬೦೧ 


5 


ಐ 


ಕಲ್ಕುಟಿಗ 


ಕಲ್ಯಟ್ಟು, ಕಲುಕಟ್ಟು, ಕಲ್ಲುಕಟ್ಟು (ನಾ). ೧. ಕಲ್ಲಿನಿಂದ ಕಟ್ಟಿದುದು; 
ಕಲ್ಲಿನ ರಚನೆ: ಪರಿಯ ಕೆಜಿಯ ಕಲ್ಕಟ್ಟಿಂಗೆರಡು ಪಣದಜಡೆ 
ಮೊದಲಾಗೆ ವರಿಶಕಾಳಲೊಂದು ಪಣವಂ ಬಿಟ್ಟರ್‌ (ಕಣ. 11, ೮-೧೩; 
1072). ಕಲುಕಟ್ಟು : ೧, ಎರಡು ಲಕಮಡಕೆಯ ಸುಂಕಮಂ ಕಜ್‌ಯ 
ಕಲುಕಟ್ಟಂಗೆ ಬಿಟ್ಟ (ಕಇ. 0, ೮-೩೨; 1072). ಕಲ್ಲುಕಟ್ಟು: 
೨. (ರೇತಸ್ಸು) ಕಲ್ಲಿನಂತೆ ಗಟ್ಟಿಯಾಗುವ ಒಂದು ರೋಗ : ಶುಕ್ಲವು 
ಪಾತದಿಂದ ಶುಕ್ಲಸ್ಥಾನವನೈದಿ ಕಲ್ಲಾಗುತಿರ್ಪುದು. ಅದನೆ ಕಲ್ಲುಕಟ್ಟು 
ಎಂದೂ, ಅಶ್ಮರಿ ಎಂದೂ ಪೇಳುನರು (ಸಕವೈ. ೩೭೦). 

[ಕಲ್‌ * ಕಟ್ಟು] 

ಕಲ್ಕಟ್ಟಿ "ಕಲ್ಲಟ್ಟಿ' ನೋ. 

ಕಲ್ಕಣನಾಡು (ನಾ). ಒಂದು ನಾಡಿನ ಹೆಸರು: ಆಹಾರದಾನಕ್ಕಂ 
ಜೀರ್ಣ್ನೋದ್ಧಾರಕ್ಕಂ ಕಲ್ಕಣಿನಾಡ ಮೊಟ್ಟೆ ನವಿಲೆಯಮಂ (ಎಕ. 11, 

ಶ್ರೀಮತು ಕಲ್ಕಣಿನಾಡ ಬೆಳ್ಳೂರ ಸ್ಥಳದಲು 

[ಕಲ್ಕಣ್ಯಿ * ನಾಡು] 


೧೪೩-೨೦೮ ; 1131); 
(ಎಕೆ. ೫೪, ನಾಗಮಂ. ೧೪೦-೬೩ ; 1224). 


ಕಲ್ಕದ್ರವ್ಯ (ನಾ). [ವೈದ್ಯ] ಕಲ್ಪ ಅಥವಾ ಲೇಹ್ಯವನ್ನು ಸಿದ್ಧ 


ಪಡಿಸಲು ಹಾಕುವ ದ್ರವ್ಯ : ರಾಸ್ಮ್ರಾದಿತೈಲ- ಒಂದು ಬಳ್ಳ ಮಜ್ಜಿಗೆ, 
ಒಂದು ಬಳ್ಳೆ ಎಣ್ಣೆಸಹ ಕೂಡ ಹನಿಸಿ ಕಾಯಿಸುವಾಗ ಹಾಕುವ ಕಲ್ಕ 
ದ್ರವ್ಯ (ಸಕವೈ. ೭೦). [ಕಲ್ಯ + ದ್ರವ್ಯ] 
ಕಲ್ಕಟೀನಾಡು (ನಾ). - ಕಲ್ಕಣಿನಾಡು (?): ದೇವಯ್ಮನಳಿಯ 
ಎಜಸಿಗಾರಿ ಸತ್ತೊಡೆ ಆತನ ಮಗಂ ಬೀಚಂಗಂ ಕಲ್ಯಲಕಿನಾಡ ನೆಟ್ಟೂರ 
ಕಲ್ಲಟುಗೊಟ್ಟಿರ್‌ (ಎಕ. ೪, ಚನ್ನರಾ, ೨೬೨-೪೯ ; 971). 
[ಕಲ್ಕಟ್ಸಾ + ನಾಡು] 
ಕಲ್ಯಾನಲ್‌ (ನಾ). ಕಲ್ಲುಗಳನ್ನು ನೆಟ್ಟು ಮಾಡಿದ ಕಾವಲು: 
ಬಿಗಿದು ಕಲ್ಯಾನಲಂ ಪೋದರಾಳುಗಳು (ಕಾಲೂರ. ೯೦-೧೭೫). 
[ಕಲ್ಮ್‌ + ಕಾವಲ್‌) 
ಕಲ್ಪಿ, (ನಾ). ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಕೊನೆಯದು: 
ಏವೊಗಟಕ್ಕೆಂ ನಿಜಕಲ್ಕಿಮೂರ್ತಿಯಂ (ಜಗವಿ. ೧-೬೪); *ಕಲ್ಕಿ! 
ಕಲ್ಪಿ! ” ಎನ್ನುತ ಚೀರಿ ಕನಸೊಡೆದೆದ್ದೆ! ಇನ್ನೆಲ್ಲಿಯ ನಿದ್ದೆ? 
(ಪಾಂಚಜ. ೭೧-೧೯). (ಸಂ. 
ಕಲ್ಕಿ "ಕಲ್ಲಿ? ನೋ. 
ಕಲ್ಕಿಸರ (ನಾ). ಒಂದು ಬಯ ಅಲಂಕಾರ ವಸ್ತು : ಅವರು ತೊಟ್ಟ 
ಪೇಟಾಕ್ಕೆ ವಿಶಿಷ್ಟವಾದ ಕಲ್ಕಿಸರವನ್ನು ಸೇರಿಸಿ ಗೌರವಿಸಲಾಯಿತು 
(ಸಂಗೀತ. ೨೦), [?) 
ಕಲ್ಕುಟಿ (ನಾ). ಕಲ್ಲುಕುಟಕ : ಕಲ್ಕುಟನ ಹಕ್ಕಿಯೊಂದು "ಕುಟುರ್‌, 
ಕುಟುರ್‌ ' ಎಂದು ಕೂಗಿ ಹಾರಿಹೋಯಿತು (ಆಗಸ್ಟ. ೪೫). 
[೮ ಕಲ್ಲುಕುಟಕ?] 
ಕಲ್ಕುಟಿಕ "ಕಲ್ಳುಟಿಗ' ನೋ. 
ಕಲ್ಕುಟಿಗೆ, ಕಲುಕುಟಕ, ಕಲುಕುಟಿಗ, ಕಲುಕುಟ್ಟಗ, ಕಲುಟಕ, ಕಲ್ಲು 
ಕುಟಿಕ, ಕಲ್ಲುಕುಟಿಗ, ಕಲ್ಲುಕುಟುಕ, ಕಲ್ಲುಕುಟ್ಟಿಗ (ನಾ). ಕಲ್ಲಿನ 
ಕೆಲಸ ಮಾಡುವವನು; ಕಲ್ಲುಕೆತ್ತನೆ ಕೆಲಸದವನು; ಕಲುಕೆಲ 
ಸದ ಶಿಲ್ಪಿ; ಕಲ್ಲೊಡ್ಡ: *ಕಲ್ಲಂ ಕುಟ್ಟುವಂ, ಕಲ್ಕುಟಗಂ” 
(ಶಬ್ದಾನು. ೨೪೮ ಪ್ರಯೋ); ಅಲ್ಲಿ ಬೆಸಗೆಯ್ವ ಕಲ್ಕುಟಿಗರ ಮನೆ 
(ಇಆ. x1, ೨೬೩-೪೦ ; 1054). ಕಲುಕುಟಕೆ: ಲಿಂಗ ಘನವೆಂಬೆನೆ 
ಕಲುಕುಟಿಕನ ಕೈಯಲ್ಲಿ ಮಾಡಿಸಿಕೊಂಡು ಕಿಜಿದಾಯಿತ್ತು ಭಕ್ತ ಘನ 
ವೆಂಬೆನೆ ತನುಮನಧನದಲ್ಲಿ ವಂಚಕನಾಗಿ ಕಿಆರಿದಾದ ಇಂತೀ ತ್ರಿವಿಧ 
ದಲ್ಲಿ ಪರಿಣಾಮವಿಲ್ಲ ಪರಮಾರ್ಥವಿಲ್ಲ (ಅವ ಚಂ. ೧೦೬-೯೮೦). 


ಕಲ್ಕುಟಗಗೆಐಕ 


ಕಲುಕುಟಿಗೆ: ಬೆಸಗೆಯ್ದಂ ಕಲುಕುಟಗಂ ಬಿಟ್ಟೋಜ (ಇಎ. ೧೯೪೭, 
ಕಲುಕುಟಿಗ ಬೀರೋಜಂಗ ಸುರೋ 
ಜಂಗ ರಾಯಗಟ್ಟಿ ಯಿಂ ಬಡಗ ಮತ್ತರು ೧೨ (ಸೌಣ ಇ. 201-1, 
ಪ್ರತಿಮೆಯ ಚೆಲುವದುನೊಪ್ಪಂಗೆಟ್ಟುದೆಂದು ಕಲು 
ಕುಟಿಗನ ತಂದದ ಸಾಣೆಯಿಕ್ಕಬೇಕೆನೆ (ಪುಣ್ಯಾಸ್ರ. ೨-೬೫); ಕುಟಿಲ 
ಕದನದೊಳೊದಗಿದದು ಕಲುಕುಟಿಗ ಶರಶತಕೋಟಯಲಿ (ಕುವ್ಯಾಅ 
ಪೂಜಾರಿಗೆ ೧ ಭಾಗಿ ಕೆಲಸಿಗಳಿಗೆ ಕಲುಕುಟಗರಿಗೆ ಭಾಗಿ ೨ 
(ಎಕ. ೫, ೨೩೧-೪ ; ಸು. 1500). ಕಲುಕುಟ್ಟಿಗೆ: ಆ ಜೀವಭೂಮಿ 
ಯೊಳಗೆ ಕಲುಕುಟ್ಟಿಗ ಮಡಿಯೋಜ (ಎಕ. ೪1, ಕಡೂರು. ೧೩೭-೬; 
12161). ಕಲ್ಯ ಟಿಕೆ; ಕಲ್ಕುಟಿಕ ಮಲ್ಲೋಜ (ಸೌಇಇ. 2೧೭, ೪೧-೨೮; 
1068) ; ರತಿನರನೆಂಬೊರ್ವ ಕಲ್ಯುಟಕ ಭರದಿ ಪೊಡೆವ ಕಟ್ಟುಗುಂಡೆಂ 
ದೆನಲಾ ತರುಣಿಗೊಪ್ಪಿದುವು ನಿತಂಬ ( ಶ್ರೀಪಾಲ.೩-೫೧). ಕಲ್ಲುಕುಟಿಕ; 
ಆಯುಧಂಗಳಂ ಧರಿಸಿದ ವಡ್ಡರು ಯಂತ್ರಕಾರರು ಕಲ್ಲುಕುಟಕರು 
(ಸೌಗಂಧಿ. ೧೩೫-೧೫). ಕಲ್ಲುಕುಟಿಗ : ಬನ್ನಿಕೆಜಕಿಯಲು ಕಲ್ಲುಕುಟಿಗ 
ಕಾಳೋಜ ದೇವದಾಸಿಗಳಿಗೆ ಬಿಟ್ಟಿ ಬೆದ್ದಲೆ (ಎಕ. ೪11, ಶಿವಮೊ. 
ಪುತ್ತೂರ ಶೀಮೆಯಲ್ಲಿ ಕಲ್ಲುಕುಟಿಗರ ತಲಾಸು 
ಮಾಡುವ ಹಾಗೆ ನಾವು ಹುಕುಂ ಕೊಟ್ಟು ಇದ್ದೇವೆ (ರಾಜೇಂದ್ರ. ೧೩೯). 
ಕಲ್ಲುಕುಟುಕ: ಪೊರಮಟ್ಟು ಕಬ್ಲುಕುಟುಕರ ಭಂಡಿಕಾರರಂ ಕರೆಸಿದನು 
(ನವಮೋ. ೨೧-೧೩). ಕಲ್ಲುಕುಟ್ಟಿಗೆ: “ಅಶ್ಮಕಾರಂ ಕಲ್ಲುಕುಟ್ಟಿಗೆಂ 
[ನಾಠಾಂ. ಟಿಕಂ] ೫ (ಮಂಗರಾ. ಕಛುಕುಟ್ವಿಗರ . .. 
ಕಾರ್ಯದ ಫಲವಾಗಿ ಕಟ್ಟಡ ಒಂದಾಳು ಎತ್ತರ ನಿರ್ಮಾಣವಾಯಿತು 
(ಕೊನೆಭೇ. ೨೯). [ಕಲ್‌ + -ಕುಟಿಗ,] 
ಕೆಲ್ಕುಟಿಗಗೆಅ್‌ (ನಾ). ಒಂದು ಕೆರೆಯ ಹೆಸರು: ಕಲ್ಲುಟಗಗೆಜಕ 
ಯಲ್ಲಿ ಪರಲು ಮತ್ತರೊಂದು (ಎಇ. VII, ೧೬೯-೧೧; 1082). 
[ಕಲ್ಕುಟಿಗ + ಕೆಣಕಿ] 
ಕಲ್ಕುಟಿಗನೆಸೆ (ನಾ). ಕಲ್ಲು ಕೆತ್ತುವ ಕೆಲಸ; ಕಲ್ಕುಟಿಗನ ಕೆಲಸ; 
ಶಿಲ್ಪಿಯ ಕೆಲಸ: ಮೂರ್ಕ್ಯಲ್ಯುಟಗವೆಸದೊಳಂ (ಎಇ. ೧೯೪೬, ಹಾನಗ. 
೨೭೩-೪೬ ; 984). [ಕಲ್ಯುಟಗ + ಬೆಸ್ಮ) 
ಕಲ್ಕುಟಿ (ನಾ). ಒಂದು ಊರಿನ ಹೆಸರು: ಕಲ್ಯುಟಿಯ [ಂ) 
ಸರ್ವ್ವಾಭೃಂತರಸಿದ್ಧಿಯಾಗಿ (ಸೌಇಇ. ೪111, ೩೬೯-೯; 1075). ([?) 
ಕಲ್ಕುಡ, ಕಲ್ಬುಡಕ (ನಾ). (ಕರಾ) ಒಂದು ಕ್ಷುದ್ರದೇವತೆ : ಅದರ 
ಕಳಗೆ ಒಂದು ಚಿಕ್ಕ ಬಂಡೆಕಲ್ಲು. ಅದು ಕಲ್ಕುಡ ಎಂಬ ದೈವದ್ದಂತೆ 
(ರಕ್ತರೂ, ೪). ಕೆಲ್ಕುಡಕ: ಕಲ್ಕುಡಕನಿಗೆ'ಹೇಳಿಕೊಂಡದ್ದಾ ಯಿತು 
(«- ತುಳು. ಕಲ್ಯುಟ್ಟ, ಕಲ್ಯುಡೆ] 


ಹಾನಗ. ೨೩೬-೨೨; 974); 


೧೧೬-೫೩ ; 1075) ; 


೧೨-೪೦) ; 


೯೭-೫೫; 1113); 


೧೧೧-೧) ; 


(ನಡೆದಾ. 11, ೧೨೩೦). 
ಕಲ್ಕುಡಕ "ಕಲ್ಯುಡ' ನೋ. 
ಕಲ್ಕುಪ್ಸೆ (ನಾ). ಕಲ್ಲಿನ ಕುಪ್ಪೆ, ಗುಡ್ಡೆ: ಅನ್ತ ಬನ್ನು ತೊಲ್ಕೊಜಡಿ ಎ 

ಕಲ್ಕುಪ್ಪೆ ಎ ಅನ್ತೆ ಬನ್ನು ಕೊನ್ನೆವಡಿ ಎ (ಮೈಆರಿ. ೧೯೩೬, ೫೩-೨೮; 550) ; 

ಕಲ್ಕುಪ್ಪೆಯೆ ಅನ್ನೆವೋಗಿ ಮುಕ್ಕಲ್ಲೆ ಪೋಗಿ ಆಡದಳಿಕಜ್‌ಯ ಪಡುವಣ 
ಖಡೆಗೋಡೆ (ಎಕ. ೩೪1, ತಿಪಟೂ. ೧೪೦-೬೯; 900). [ಕಲ್ಟ್‌ + ಕುಪ್ಪೆ] 
ಕಲೈ, ಕಲಿಕೆ (ನಾ). ೧. ಕಲಿಯುವಿಕೆ; ಶಿಕ್ಷಣ; ವಿದ್ಯೆ: ದ್ರೋಣನ, 
ರಾಮನ ಕಲೈಯೊಳಾದನ್‌ ಒಳಬೆಳಕಿಲ್ಲದೆ ಕಣ್‌ ಕುರುಡಾದನ್‌ 
ಎ ೨೬-೫೧೩) ; ಎಮಗೆ ಹೊಸ ಹೊಸತು ಕಲೈಗಳ ಕೇಳಿಗಳ 
ಕಲಿಸಬೇಕು (ನಡೆದಾ. 1, ೪೫೫). ಕಲಿಕೆ: ೧. ತನ್ನಾಚಾರದ 
ಕಲಿಕೆಯನೆಲೆಯೆ ಧರಾಧೀಸ್ವರಂ ಬೊಪ್ಪದೇ ವಂ (ಎಕ. vii (5), 
ಸೊರಬ. ೫೮೬-೩೮; 1201) ; ಈ ಕಲಿಕೆ... ಹಿಂದೂಗಳ ಮತಾ 
ಚಾರಗಳು ಎಂಬ ಪಾಠಗಳಲ್ಲಿ ಕೊನೆಗಾಣುತ್ತಿತ್ತು (ಭಾರದ. ೪೧೫) ; 


(ಅಶ್ವತ್ಥಾ 


೧೬೦.೨ 


95 


«3 


ಕಲ್ಲುಂಡಿಪುರ 


“ನಿಮ್ಮ ಕಲಿಕೆಯೇ ಹೆಚ್ಚಿನದಪ್ಪ. ನಮ್ಮದು ಪ್ರಯೋಜನವಿಲ್ಲದ್ದು. 
ಪುಸ್ತಕದ ಬದನೇಕಾಯಿ ? (ಕುಸುಸಂ. ೪೭). ೨. ಕೌಶಲ; ಪ್ರೌಢಿಮೆ: 
ಪಾಂಡವ ಕೌರವ ಬಲದ [ಕಲಿಕೆ] [ಪಾಠಾಂ. ಕೈಕೇ, ಕೈಂಕೆ]ಯ ಪ್ರಧಾನ 
ನಾಯಕರ್ಕಳ್‌ (ಪಂಪಭಾ. ೧೩-೩೭ ವ). ೩ (ಆಲಂ) ಸಹಜ 
ವಲ್ಲದ್ದು; ಇನ್ನೊಬ್ಬರು ಹೇಳಿಕೊಟ್ಟದ್ದು; ಕೃತಕವಾದದ್ದು : 
ಉರಿವ ಬೆಂಕಿಗೆ ತಂಪು ತುಪ್ಪ ಶಿಲ ಮೊದಲಾದ ಕುಲವಂ ಹಾಕಿ ಅನಲನ 
ಕೆಡಿಸಿಹೆನೆಂಬ ಕಲಿಕೆಯ ಮಾತಿನ ನೆರೆ ಬಾಲಕರ ಕೆಂಡು ಇವರಿಗೆ ಅಜಕಿಕೆ 
(ಮೋಳಿಮಾ. ೫೭-೨೩೯) ;. ಭಿನ್ನಕೊಡದಲ್ಲಿ ಅಮೃತವ ತುಂಬಿದರೆ ಎಷ್ಟು 
ಹೊತ್ತು ಇರಲಾಪುದು ಖ್ಯಾತಿಯ ಭಕ್ತಿ ಕಲಿಕೆಯ ವಿರಕ್ತಿ ಅದಜಂತೆ 
ಕಂಡಖಯ್ಮು (ಆಖಂಡೇ. ೧೩೩-೧೦೭). (ಕಲ್‌, + -ಕೆ] 
ಕಲೈ (ನಾ). ಒಂದು ಊರಿನ ಹೆಸರು: ಕಲ್ಕೆಆಕಿಯಗೆಣ್ಣಯ್ಯನ 
ಮಗಳ್‌ ಆಯ್ದೆಳಬ್ಬೆ (ಎಇ. 2೭೪11, ೮-೨೩; 1004) ; ಪೊಗಟ್ಟರ್‌ 
ಸ್ವಾಯಂಭು ಗಡ೦ ಕಡಂ ಸ್ವಾಯಂಭು ಮಳಲ್‌ ದಿವ್ಶಲಿಂಗಮಂ 
ಕಲ್ಕೆಜಕಿಯಲ್‌ (ಸೌಇಇ. XX, ೪೯-೪೬ ; 10767). [ಕಲ್ಮ್‌ + ಕೆಜಕಿ] 
ಕಲ್ಯೆಅಕಿತಿಭಟಾರೆ (ನಾ). ಒಂದು ಜೀವತೆಯ ಹೆಸರು (?) : ಸಿಗ್ಗಾ 
ಸ ಕಳ್ಳವಳ್ಳದೆಜಕಿಎ ಶ್ರೀ ಕ[ಲೈ]ಜಕ ತಿಭಟಾರೆಗೆ ಕೊಟ್ಟ ನ್‌ 
ಸಃ. 866). (ಕಲ್ಸಿ ಜಕಿತಿ? + ಭಟಾರೆ] 
ಕಲ್ಲಂಟೆ (ನಾ). ಒಂದು ಬಗೆಯ ಸಸ್ಯ: ಮೊಗಲಿಂಗಮರ, ಕಲ್ಲೋಟಿ, 
ಕಲ್ಲಂಟಿ, ಗಂಟಿ (ಮೈಡಔಗಿ. ೬೮-೧೩೯೬). [ಕಲ್‌ * ಗೆಂಟಿ,] 
ಕಲ್ಲಟ್ಟೆ, ಕಲ್ಕಟ್ಟಿ (ನಾ). ಕಲ್ಲಿನ ಕಟ್ಟಿ: ಚಂದ್ರಕಾಂತ ಕಲ್ಲಟ್ಟಿ 
ಸೋಪಾನ ತಣ್ಗೊಳದ ಮಧ್ಯದಲಿ ನಾನಾರತ್ನ ಶೋಭಿತದೆ ಚಾವಡಿ 
ಯಲ್ಲಿ ಮಾನಾಂಕನಿರ್ದನೋಲಗದಿ (ಮೋಹತ. ೫-೩೨). ಕೆಲ್ಕಟ್ಟಿ ; 
ಊರ ಮುಂದಿನ ಕಲ್ಕಟ್ಟಿ (ರೂಢಿ). [ಕಲ್‌ + ಕಟ್ಟಿ] 
ಕಲ್ಲಡಿಗೆ (ನಾ). ಕಲ್ಲಿನಿಂದ ಮಾಡಿದ ಗಡಿಗೆ: ಈ ಪಾತ್ರೆಗಳಿಗೆ 
ಕಲ್ಲಡಿಗೆ ಕಲ್ಪರ್ಟಗಳಿನ್ನು ವರು. ಇವು ಕಿಲುಬುವುದಿಲ್ಲ (ಮು ಅಂ ಬಯಿ. 
೩-೫೮). [ಕಲ್‌ + ಗಡಿಗೆ) 
ಕೆಲ್ಲರಿಕೆ (ನಾ). ಓಂದು ಬಗೆಯ ಮರ: ಕಲ್‌ಗರಿಕೆ, ಡಾಲ್‌ಮರೆ, 
ಗವುಡ, ಮದಗಿರಿಬೇವು (ಮೈ. ೨೧-೩೮೦). 
[ಕಲ್‌ + ಗರಿಕೆ?] 
ಕಲ್ಲಲೆ (ನಾ). ಗಟ್ಟಿಯಾದ ಕಲೆ; ಗಾಯ ಮಾದು ಉಂಟಾದ 
ಹಕ್ಕಳೆ; ಶಾಶ್ವತವಾದ ಮಚ್ಚೆ : ರಾಹುವಗಿಯಿ ಕರಮೊಪ್ಪುವ ಹುಣ್ಣ 
ಕಲ್ಲಲೆಯೆನೆ ಬಂಧುರಮಾದ್ದುದಾ ಶಶಿಯಂಕ ( 
(ಕರ್‌ + ಕಲ್ಲೆ] 
ಕೆಲ್ಲಾಣ (ನಾ). ಕಲ್ಲಿನ ಗಾಣ (೪). [ಕಲ್‌ * ಗಾಣ) 
ಕಲ್ಲಿ , ಕಲ್ಲಿ (ನಾ). ಶೃಂಗಾರ ಲಾವಣಿಗಳಲ್ಲಿ ಒಂದು ಪ್ರಕಾರ. ೫ 
`ಫ್ರರುಷನಿಗಿಂತ ಸ್ರ ಲ ಶ್ರೆ (ಷ್ಠ ವೆಂದು ಸಾರುವ ಪಕ್ಷ: ಈ ಜಾತಿಯ 
ಹಾಡುಗಳಲ್ಲಿ ತುಂ, ಕ ಇಲ್ಲ (ಕಲ್ಕಿ) ಎಂಬವು ಮುಖ್ಯವಾದ ಪ್ರಭೇದ 
ಗಳು (ಕರ್ಣುಸಂ. ೨೩); ಕಲ್ಲಿ, ತುರಾಯಿ ಎರೆಡು ಪಕ್ಷಗಳ ಮೇಳಗಳನ್ನು 
ಕರೆಯಿಸುವದಸರೂಪ (ದಾಸಹು. ೫೨). ಕಲ್ಕಿ: ಈ ಲಾವಣಿಗಳು 
ವಿಶೇಷವಾಗಿ "ತುರಾ' ಮತ್ತು "ಕಲ್ಪಿ'ಗಳೆಂಬ ಲಾವಣಿಗಾರರ ಸಂವಾದ 
ಗಳಿಗಾಗಿ ಬಳಿಕೆಯಲ್ಲಿ ಬಂದಿವೆ (ಕನ್ನಜಾ. ೯೧); "ಕಲ್ಕಿ "ತುರಾ'ನ 
ನುಂಗ್ಬುಡ್ತು (ದೆಯ್ಯಮ. ೨೨). "ತುರಾ' ಪರಾ. 
[4 ಮರಾ. ಕಲಗೀ) 
ಕಲ್ಲುಂಡಿಪುರ (ನಾ). ಒಂದು ಊರಿನ ಹೆಸರು: 
ದೂರಲಕಿವಿನೊಳು (ಮೈಆರಿ, ೧೯೩೭, ೨೧-೭ ; 896). 
[ಕಲ್ಲುಂಡ್ಳಿ * ಪುರ] 


(ಕ. 1, ೧೪-೮ ; 


ಶ್ರೀಹಾಲ. ೨-೯೧). 


ಕಲ್ಲುಣ್ಣಿಪುರ 


3 


ಕಲ್ಲುಂಡು ೧೬೦೩ 


ಕಲ್ಲುಂಡು, ಕಲುಗುಂಡು, ಕಲ್ಲುಗುಂಡು (ನಾ). ಗುಂಡಾಗಿರುವ" 
ಕಲ್ಲು; ಬಂಡೆಗಲ್ಲು: ಪಾದಾಗ್ರದಿಂ ಕೆರೆದು ಮೊಜಕಿದು ಕಲ್ಲುಂಡುಗಳ | 
ನೇಳಿಸುತ್ತೆ (ಚಿಬಪು. ೪೪-೧೧). ಕೆಲುಗುಂಡು: ಸಾಲಿಗರ್‌ ಕಲು 
ಗುಂಡಂ ತಲೆಗೇಆಿಪರ್‌ (ಸೋಮೇಶ. ೫೧) ; ಅಧಜಕೊತ್ತಿನಲಿ ಕಲು 
ಗುಂಡುಗಳಗಳ್ಳುತ್ತುವರೆ [ಪಾಠಾಂ. ಗಳನುಂ ಸುತ್ತಿವರೆ] ಹಾಕಿಸಿದನವ /3 
ಗಡವಾಗೆ ದಾರಿಯಲಿ (ಬಸಘು. ೧೬-೧೦) ; ಒದಜಕಿ ಕಲುಗುಂಡು 
(ಪಾಕಾಂ. ಕಲುಗೆಯ್ದು, ಕೈಗೈದು]ಗಳ ಕಪಿಬಲ ಕೆದಲ ಹೊಕ್ಕುದು 
(ತೊರರಾ. ೬-೧೯-೨೫) ; ಅಂಗದ ಹಿರಿಯ ಕಲುಗುಂಡುಗಳ ಭರದಿಂ 
ಸುರಿದು ಕೊಂದನು ದನುಜರಟ್ಟಿಗಳಾಡೆ ರಣದೊಳಗೆ (ಕಾೌಶಿರಾ. 
೨೫-೧೬). ಕಲ್ಲುಗುಂಡು: ಬೆಟ್ಟಿ ಹತ್ತುವಾಗ ಕಲ್ಲುಗುಂಡು ಎಡವಿ |10 
ಬಿದ್ದ (ರೂಢಿ). [ಕಲ್‌ ೬ ಗುಂಡ್ಯು] 
ಕಲ್ಲುಂಡುವಳೆ (ನಾ). ಕಲ್ಲುಗುಂಡುಗಳ ಮಳೆ; ಶಿಲಾವೃಷ್ಟಿ: 
ಎಡಬಲದೊಳಿಟ್ಟಿಣಿಪರಂ ಮುಚ್ಚಿದರ್‌ ಕಲ್ಲುಂಡುವಳೆಗಳಿಂ (ಚಿಬಪು, 
೪೨-೩೩). [ಕಲ್ಲುಂಡು + ಮಳೆ (ಆ ಮಟ್‌)] 
ಕಲ್ಲುತ್ತಿ (ನಾ). (ಕರಾ) ಒಂದು ಜಾತಿಯ ಮಾನು. [೫] 15 
ಕಲ್ಲೊರವಿ (ನಾ). ಒಂದು ಬಗೆಯ ಸಸ್ಯ: (ಮೈಡಗಿ. ೭೮-೧೬೦೮). 
[ಕಲ್‌ * ಗೊರವಿ] 
ಕೆಲ್ಲೋಟು (ನಾ). ಒಂದು ಊರಿನ ಹೆಸರು : ಈಶಾನ್ಮದೊಳ್‌ 
ಕಪಾಳೇಶ್ವರಂ ಕಲ್ಲೊಟ್ಲ (ಕಲ್ಲೋಟು3 ಪೊಲದ ಸೀಮೆ (ಸೌಇಇ. 12:-4, 
೧೨೧-೫೧ ; 1057). [?) 20 
ಕಲ್ಲೋಟೆ (ನಾ). -ಕಲ್ಲರಿಕೆ: ಮೊಗಲಿಂಗ ಮರ, ಕಲ್ಲೋಟಿ, 
ಕಲ್‌ಗೆಂಟೆ, ಗಂಟಿ (ಮೈಡಗಿ. ೬೮-೧೩೯೬). [ಕಲ್‌ * ಗೋಟಿ?] 
ಕಲ್ಹಾವಡಿ (ನಾ). ಕಲ್ಲಿನಿಂದ ಕಟ್ಟಿದ ಚಾವಡಿ. 
[ಕಲ್‌ * ಚಾವಡಿ] 
ಕಲ್ಲೊಡರಿ (ನಾ). ಒಂದು ಬಗೆಯ ಮರ: ಪಲಸಂ ಬಾಟ್‌ ಕಣಂಂಕೆ 
ಕಲ್ಹೊಡರಿ ಬಿಲ್ಬಲ್ಲತ್ತಿ ಮುಳ್ಮುತ್ತವಂ ಕೊಲೆ... ಬಿದಿರ್ಕಮ್ಮರಂ 
(ಸೂಕ್ತಿಸು. ೩-೨೩). [ಕಲ್‌ * ಸೊಡರಿ] 
ಕಲ್ಪನ (ನಾ). ಕಲ್ಲಾಗಿರುವಿಕೆ; ಕಠಿನತೆ: ಕಲ್ಲಾದಹಲ್ಕೆಯಂ ನುಡಿ 
ಸಿದಾ ರಾಮನಡಿ ಸೋಂಕಿಗುಂ ಕಿಡದೆನ್ನ ಕಲ್‌ತನಂ (ಶ್ರೀರಾಮಾ. 
[ಕಲ್‌ + -ತನ] 
ಕಲ್ತೇಗ (ನಾ). ಒಂದು ಬಗೆಯ ತೇಗ: ಮುಚ್ಚಿಲು, ಕಲ್ತೇಗ 
(ಮೈಡಔಗಿ, ೩೦-೫೮೮). [ಕಲ್‌ + ತೇಗ) 
ಕಲ್ತೊಟ್ಟ, ಕಲ್ಲುತೊಟ್ಟ (ನಾ). ಕಲ್ಲಿನಿಂದ ಮಾಡಿದ ಚೌಕಾಕಾರದ 
ತೊಟ್ಟಿ : ಸಿಂವೆತ್ತ ಕಲ್ತೊಟ್ಟಿ ಯೊಳಗೆ ನೀನೀಂದು ಕರುಣದಿಂ ಪೊರೆನೆ 
ಶರಣದಯಾಸಿಂಧು (ಕರ್ಣಾಕ. ೨೨೪). ಕಲ್ಲುತೊಟ್ಟಿ: ಕಲ್ಲುತೊಟ್ಟ 35 
ಯಲ್ಲಿ ನೀರು ತುಂಬಿದೆ (ರೂಢಿ). [ಕಲ್‌ + ತೊಟ್ಟ] 
ಕಲ್ಮಲೆ (ನಾ). ಒಂದು ಪ್ರದೇಶದ ಹೆಸರು (?) : ಅಗ್ನಿಷ್ಟಗೆಯ ಧರ್ಮ 
ಕೈನ್ನು ಬಿಟ್ಟ ಕಲ್ಹಲೆಯ ಕೆಯಿ ಕಮ್ಮ ೩೦ (ಎಕ. ೪11, ಶಿಕಾರಿ. 
೭೪-೧೧ ; 1010). [?) 
ಕಲ್ಮೋಣಿ (ನಾ). ಕಲ್ಲಿನಿಂದ ಮಾಡಿದ ದೋಣಿ, ತೊಟ್ಟಿ: |40 
ದನಕರುಗಳ ನೀರಿಗೆ ಒಂದೊಂದು ಕಲ್ಲೋಣಿ ಬಾನಿಗಳೂ . . . ಇರುವುವು 
(ಮಂತ್ರಶ. ೪೦-೯). [ಕಲ * ದೋಣಿ] 
ಕಲ್ಲಂದಿ (ನಾ). ೧. ಒಂದು ಬಗೆಯ ಸಸ್ಯ: ಕಲ್‌ನಂದಿ, ಜಗಳಗಂಟ, 
ಬಿಲ್ಕುನಿಕ (ಮೈಔಗಿ. ೩೧-೬೦೨). ೨. ಕಲ್ಲಿನಿಂದ ಕಡೆದ ನಂದಿ, | 
ಬಸವ: ಕಲ್ಲಂದಿಯನ್ನು ಹುಲ್ಲು ಮೇಯಿಸಿದನು (ರೂಢಿ). 45 
[ಕಲ್‌ + ನಂದಿ] 


೧೧೦-೨೯೫). 30 


“ಐ” ಶಿ 
ಛಾ 


ಕಲ್ಲಿಅಸು 


ಕಲ್ಲಟ್ಟು "ಕಲ್ನಾಟ್ಕು' ನೋ. 

ಕಲ್ಲಡು "ಕಲ್ನಾಟ್ಕು? ನೋ. 

ಕಲ್ಲಡುಗೊಡು "ಕಲ್ನಾಟುಗೊಡು' ನೋ. 

ಕಲ್ಲಾಟು, (ಕ್ರಿ). ವೀರನ ಸ್ಮರಣಾರ್ಥವಾಗಿ ಕಲ್ಲನ್ನು ನೆಡು: 
ಕಲ್ಲಾಟ ಬಿಟ್ಟಿ ದತ್ತಿ (ಎಕ, ೫1೪, ಮೈಸೂರು. ೧೨೭-೧೦ ; 900). 

[ಕಲ್‌ * ನಾಟ್ಮು (ಆ ನಾಂಟು)] 

ಕಲ್ಲಾಟ್ಟು, ಕಲ್ನಟ್ಟು, ಕಲ್ಲಡು, ಕಲ್ಲಾಟ್ಟು, ಕಲ್ಲಾಡು (ನಾ). 
ಕಾದಾಡಿ ಮಡಿದ ವೀರನ ಸ್ಮರಣಾರ್ಥವಾಗಿ ಕಲ್ಲುನೆಟ್ಟು ಅವನ 
ಬಳಗಕ್ಕೆ ಬಳುವಳಿಯಾಗಿ ಕೊಟ್ಟ ದತ್ತಿ, ಶಾಸನ: ಪಲರನಿಅೌದು 
ಸತ್ತೊಡೆ ಮೆಚ್ಚಿ ಕಡ್ಗಿವಗಿಯಾನ್‌ ಕಲ್ಲಾಟು ಕೊಟ್ಟುದು (ಎಕ. ೫, 
ಮುಳಬಾ. ೨೨೮-೮ ; ಸು. 890); ಕೊಂಗನಾಡೆಬ್ಬಿತ್ತುಂ ದಯೆಗೆಯ್ದ 
ನಟ್ಭ ಜರದು ಕಲ್ಲಾಟನ್ನು ಗೋವಿನ್ದರ (ಎಕ. ೫1೪, ಎಡತೊ. ೩೧-೧೦ ; 
900). ಕಲ್ಲಟ್ಟು : ವಾಾನಜ್ನಿಆಕಿಯ ಕಲ್ನಟ್ಟು ಮಣ್ಗಳ (ಮೈಆರಿ. 
೧೯೩೨, ೩೭-೧; 950). ಕಲ್ಲಡು : ನಿಡುವುಟಿಯನೆ ಕಲ್ಲಡಾಗೆ ಯೆತ್ತು 

ಬ (ಮೈಆರಿ. ೧೯೧೫, ೨೦-೯ ; 900); ಪೊಸಕೆಜಕಿಯುಳ್ಳಲ್ಲಡು ಕಣ್ಣುಗ 
ಕಟನಿ ಕೊಟ್ಟೊದು (ಸೌ ಇ ಇ. 1x-, ೫-೧೪; 9ನೆಯ ಶತ). 
ಕಲ್ಲಾಟ್ಟ್ರು: ಈ ಕಲ್ಲಾಟ್ಟನಟದೊಲ್ಪ ಕೊಣ್ಣಾಳ್ಹಜಕ್ಕಿ (ಎಕ, 111, 
ತಿರುಮ. ೯೩-೮; 8967). ಕಲ್ನಾಡು : ಎಆಕಿಯಣ್ಣಜಕ್ಲಿ ಕಲ್ಲಾಡು 
(ಎಕ. 1, ೩-೨; 890); ಬೆಂಪೂರ್ಪ್ಪನ್ನೆರಡುಮಂ ಶಾಸನಬದ್ಧಂ 
ಕಲ್ಲಾಡಿತ್ತನ್‌ (ಎಕ. 1%, ಬೆಂಗಳೂ. ೪೩-೬; ಸು. 890); ವೀದಿಯ 
ಕಲ್ಲಾಡು ಕೊಟ್ಟಿದು (ಎಕ. 111, ತಿರುಮ. ೯೧-೮; 921). 

(ಆ ಕಲ್ಲಾಟು] 

ಕಲ್ಲಾಟುಗೊಡು, ಕಲ್ಲಡುಗೊಡು, ಕಲ್ಲಾಡುಗೊಡು (ಕ್ರಿ). ವೀರನ 
ಸ್ಮರಣಾರ್ಥವಾಗಿ ಕಲ್ಲುನೆಟ್ಟು ಅವನ ಬಳಗಕ್ಕೆ ದತ್ತಿ ಬಿಡು, 
ಶಾಸನ ಹಾಕಿಸು: ವೀರವನಭ್ಯಂತರಿಸಿ ಶ್ರೀ ಕಲ್ನಾಟುಗೊಟ್ಟರ್‌ 
(ಎಕ. 1x, ದೇವನ. ೧೦-೧೨; 948); ಬಾಳ್ಗೆಟ್ಟು ಕಲ್ನಾಟುಗೊಟ್ಟ 
(ಎಕ. ೫1, ಹೊಳಲ. ೮೫-೯; 977). ಕಲ್ಲುಡುಗೊಡು : ಬೀರನೊಟಮ್ಸ 
ಮೆಚ್ಚಿ ಕಿಟ್ಟನಾಡ ಪಿರಿಯ ಬಿದಿರೂರ 'ಕಲ್ಲಡುಗೊಟ್ಟಿಂ ಗಂಗನ ಮಕ್ಕಳ 
ಮಕ್ಕಳ್ವರೆಗಂ ಸಲ್ಲುಂ (ಎಕ. ೫, ಗೋರಿಬಿ, ೪-೨೩; ಸು. 920). 
ಕಲ್ಲಾಡುಗೊಡು : ಕಿಟುವುಸು ಊರುಮ ೦ ಕಲ್ನಾಡುಗೊಟ್ಟರ್‌ 
(ಎಕ. 1೪, ಹೆಗ್ಗಡ. ೧೦೩-೧೨ ಸು. 910). [ಕಲ್ಲಾಟ್ಕು + ಕೊಡು] 

ಕಲ್ಲಾಟ್ಕು “ಕಲ್ಲಾಟ್ಕು' ನೋ. 

ಕಲ್ಲಾಡು "ಕಲ್ನಾಟ್ಯು' ನೋ. 

ಕಲ್ಲಾಡುಗೊಡು "ಕಲ್ನಾಟುಗೊಡು' ನೋ. 

ಕಲ್ನಾರು, ಕಲ್ಲನಾರು, ಕಲ್ಲುನಾರು (ನಾ). ೧. ಒಂದು ಜಾತಿಯ 
ಸಸ್ಯ; ದೆವ್ವಬಾಳೆ (ಉಕ). ೨. ಆ ಸಸ್ಯದ ಎಳೆ ನಾರು. 
೩. ಒಂದು ಖನಿಜ; ಔಷಧ ಸಾಮಗ್ರಿ; ನಾರುನಾರಾಗಿರುವ 
ಕಲ್ಲು. ಕಲ್ಲನಾರು: ೨. ಮಿಂದು ಕಲ್ಲನಾರ ಸೀರೆಯನುಟ್ಟು (ಶ್ರಾವಕಾ. 
೧೦೫-೨೦). ಕಲ್ಲುನಾರು : ೩. ಜೀರಿಗೆ, ಕಲ್ಲುನಾರು, ಕರೀಜೀರಿಗೆ... 
ಬೆಣ್ಣೆ ಮತ್ತು ಸಕ್ಕರೆಯಲ್ಲಿ ಮಿಶ್ರಮಾಡಿಕೊಡಲು ದಾಹಜ್ವರ ಗುಣವಾಗು 
ವುದು (ಸಕವೈ. ೮೬). [ಕಲ್ಕ್‌ + ನಾರ್ಯು (ಆ ನಾರ್‌)) 

ಕಲ್ಲಿಲೆ "ಕಲ್ನೆಲೆ' ನೋ. 

ಕಲ್ಲಿಲೆನಿಲ್‌ "ಕಲ್ಪೆಲೆನಿಲ್‌' ನೋ. 

ಕಲ್ಪಿಅಂಸು (ಕ್ರಿ). ಕಲ್ಲನ್ನು ನಿಲ್ಲಿಸು; ಶಿಲಾಶಾಸನವನ್ನು 
ಸ್ಥಾಪಿಸು: ಆಕ್ಕರಂ ಬರೆದು ಕಲ್ಪಿಜಕಿಸುತ್ತೆ (ಎಕ. ೪11, ಶಿವಮೊ. 


೪-೪೫; 1122). [ಕಲ್‌ + ನಿಆಿಸು] 


ಕಲ್ಲೆಲೆ 


ಕಲ್ಲೆಲೆ, ಕಲ್ಲಿಲೆ (ನಾ). [ಚೈನ] ಬೇಸಗೆಯಲ್ಲಿ ಕಲ್ಲಿನ ಮೇಲೆ 
ನಿಂತು ಮಾಡುವ ತಪಸ್ಸು; ಹಾಗೆ ತಪಸ್ಸಿಗಾಗಿ ನಿಲ್ಲುವುದು 
ಶಾಂತಮನುತಾಪಮನಾಜಃಸಿ ತಂ[ದುದಂ]ದು ಬರ್ದೊಂ ಪರೆದಿರ್ದ 
ವೋಲ್‌ ಮುನಿಗೆ ಕಲ್ಲೆಲೆ ಬಲ್ಲೆಲೆಯಂ ನಿದಾಘದೊಳ್‌' (ಶಾಂತಿಪು. 
೯-೧೦೮); ಕಲ್ಬೆಲೆಯದೇವರ್‌ ತಮ್ಮ ಗುರುಗಳೇಳಾಚಾರ್ಯ್ಯದೇವಗ್ಗೆ 
ಪರೋಕ್ಷವಿನಯ ನಿಸಿಧಿಗೆಯಂ ನಿಅ್‌ಸಿದರ್‌ (ಎಕ, ೫1೪, ಎಡತೊ, 
೮೪-೧೮ ; 910); ಕಲ್ಲೆಲೆಯಿದ್ದುಟಕಿ `ಮಾಗಿಯಲ್ಲಿ ಮತ್ತಾಸುರ ಬೆಳ್ಳ 
ವಾಸದೊಳಮಿರ್ದು (ಬಾಧಪು. ೫-೪೫); ಕಲ್ಲಿಲೆ ಮರ ಮೊದಲ್‌ 
ಬೆಳ್ಳವಾಸಂ ಎಂಬಿವನಲಿವೆಂ (ಜೀವಸಂ. ೧೬೨-೨೯ ವ). ಕಲ್ಲಿಲೆ: 
ತನ್ಮುನಿಗೆ ಕಲ್ಲಿಲೆಯಲ್ಲಿದು ಬೆಳ್ಳವಾಸಮೆಂಬುದನೆಸಗಿತ್ತು ಬೇಸಗೆಯ 
ಬೆಟ್ಟದ ಕಲ್ಲಿಲೆ ನಿಂದ ಗೌರವಂ (ಅನಂಪು. ೪-೧೮). [ಕಲ್‌ + ನೆಲೆ] 
ಕಲ್ಪೆಲೆದೇನ (ನಾ). ಒಬ್ಬಾತನ ಹೆಸರು (?): ರವಿಕೀರ್ತಿ 
ಮುನೀನ್ಮ ನೆನ್ನು ಪಟ್ಟಿಳಿಗೆಯೆ ಪೇಟದೆ ನೇಲ್ವ ಕಲ್ಲೆಲೆದೇವರ (ಎಕ. 
೪1, ಮೂಡಿಗೆ. ೧೮-೨೪ ; ಸು.-1040). [ಕಲ್ಲಿಲೆ * ದೇವ] 
ಕಲ್ಲೆಲೆನಿಲ್‌, ಕಲ್ಲಿಲೆನಿಲ್‌ (ಕ್ರಿ). ಬೇಸಗೆಯಲ್ಲಿ ತಪಸ್ಸಿಗಾಗಿ ಕಲ್ಲಿನ 
ಮೇಲೆ ಸ್ಥಿರವಾಗಿ ನಿಲ್ಲು: ಪೊಟಲ ಪಡುವಣ ಬೆಟ್ಟದ ಮೇಗೇಕಸ್ಸಿರ 
ಯೋಗಂಗೊಂಡು ಕಲ್ಲೆಲೆನಿಂದರ್‌ (ವಡ್ಡಾರಾ. ೧೬೦-೧೪); ಕಲ್ಲೆಲೆ 
ನಿಂದು ಯೋಗದ ನಿಯೋಗದಿನಿರ್ಪುದುಂ (ಶಾಂತಿಪು. ೭-೧೦೮); 
ನುಸುಖ್ಹ ಪೋಗದೆ ಬೇಸಗೆಯ ನಾಲ್ಕುತಿಂಗಳುಂ ಕಲ್ಲೆಲೆನಿಂದು 
(ಧರ್ಮಾಮೃ. ೧೧-೨೧೨) ; ಪೊಆಅಫೊಲಲೊಳ್‌ ಕಲ್ಲೆಲೆ[ಪಾಕಾಂ. ಕಲ್ಮೆಲೆ] 
ನಿಂದಿರ್ದೊಡೆ (ಜೀವಸಂ. ೧೪೪-೨೧ ವ). ಕಲ್ಲಿಲೆನಿಲ್‌ : ಯೋಗಮಂ 
ಕೈಕೊಂಡು ದಿವಸಕ್ಕಂ ಕಲ್ಲಿಲೆನಿಲ್‌ (ವಡ್ಡಾ ರಾ. ೧೧೪-೬) ; ಬೇಸಗೆಯ 
ಬೆಟ್ಟದ ಕಲ್ಲಿಲೆನಿಂದ ಗೌರವಂ (ಅನಂಘು. ೪-೧೮). [ಕಲ್ಲೆಲೆ * ನಿಲ್‌] 
ಕಲ್ಪ (ನಾ). ೧. ಕಟ್ಟಳೆ; ನಿಯಮ; ವಿಧಿ: ಶಾಂತರಾಗಿ ಕಷ್ಟ 
ಸುಖಗಳಲ್ಲಿ ಸಮಭಾಗಸ್ಥರಾಗಿ ನಮ್ಮನಮ್ಮ ಸಂಪದವನ್ನು ನಾವು ಅನು 
ಭವಿಸುವುದು ಉತ್ತಮ ಕಲ್ಪ (ಭೀಸ್ಮಚ. ೧೪೨) ; ಕಲ್ಪೋಕ್ತವಾಗಿ ವ್ರತ 
ವನ್ನು ನಡೆಸಬೇಕು (ರೂಢಿ). ೨. ಯಜ್ಞಯಾಗಾದಿಗಳ ನಿಯಮಾದಿ 
ಗಳನ್ನು ವಿವರಿಸುವ ವೇದಾಂಗಗಳಲ್ಲಿ ಒಂದು: ಕಲ್ಪನೇ ಆಶ್ವ 
ಲಾಯನೀಯ, ಬೋಧಾಯನೀಯ ಆಪಸ್ತಂಬೀಯಾದಿ ಸೂತ್ರರೂಪದಿಂ 
ಯಜ್ಞ ಪ್ರಯೋಗಾದಿಗಳಂ ಕಲ್ಪಿಸುವುದು (ವಿವೇಕ. ೪). ೩. ಆಗಮ 
ಗಳಲ್ಲಿ ಒಂದು: ಮರೀಚಿಮಹರ್ಷಿ ಪ್ರೋಕ್ತವಾದ ಜಯ . .. ವಿಮಲ, 
ಕಲ್ಪಗಳೆಂಬ ಎಂಟು ಆಗಮಗಳು (ಭಾರದ. ೭೫). ೪. ಬ್ರಹ್ಮನ ಒಂದು 
ದಿವಸ ಅಥವಾ ಸಹೆಸ್ರಯುಗಗಳ ಕಾಲಾವಧಿ: ಒಂದಿರುಳನು ಕಲ್ಪ 
ಕಾಲದಂತೆಣಿಪಳು (ಹದಿಬ. ೬-೨೭); ಮೂರ್ಬಮನುಷ್ಯರು ೬೬ ಕಲ್ಪ 
ಪರ್ಯಂತವಾಗಿ ಅವರು ನರಕದಲ್ಲಿ ಬೀಳುವರು (ತುಳಸಿ. ೨೧). 
೫. ಪರ್ಯಾಯ. ೬. ಪ್ರಳಯ. ೩, ವೈದ್ಯಶಾಸ್ತ್ರದಲ್ಲಿ ಒಂದು 
ಪ್ರಣಾಲಿ. "ಕಾಯಕಲ್ಪ' ಪರಾ. ೮. ಕಲ್ಪವೃಕ್ಷ. ೯. [ಜೈನ] 
ಸೌಧರ್ಮ, ಈಶಾನ ಮೊದಲಾದ ಹದಿನಾರು ಬಗೆಯ ಸ್ವರ್ಗ: 
ಆ ಪದಿನಾಜಳು ಕಲ್ಪಂಗಳ ಮೇಲೆ ನವಗ್ರೈವೇಯಕಂಗಳಿರ್ದುವು 
(ಅಜಿಪು. ೧೧-೨೯ ವ) ; ಕಡೆಯೊಳಯ್ದನೆಯ ಕಲ್ಬದುಪಪಾತತಲ್ಪದೊಳ್‌ 
ದೇನನಾದೈ (ಪಂರಾಮಾ, ೬-೫೭ ವ). ೧೦. [ಜೈನ] ಉತ್ಸರ್ಪಿಣಿ 
ಹಾಗೂ ಅವಸರ್ಪಿಣಿ ಕೂಡಿದ ಕಾಲಾವಧಿ: ಉತ್ಸರ್ಪಿಣಿಯು 
ಮವಸರ್ಪಿಡಿಯುಂ ... ಅವೆರಡುಂ ಕೂಡಿದೊಡೆ ಕಲ್ಪಮೆಂಬುದಕ್ಕುಂ 
(ಅಜಿಪು. ೩-೧೫ ವ). ೧೧. [ವೀಶೈ) ವಿಭೂತಿಯ ನಾಲ್ಕು ಪ್ರಕಾರ 
ಗಳಲ್ಲಿ ಒಂದು: ಆ ಸಮಸ್ತ ಭಸಿತಂಗಳಾದೊಡೆ ಕಲ್ಪ, ಅನುಕಲ್ಪ, 
ಉಪಕಲ್ಪ, ಅಕಲ್ಪವೆಂದು (ವಿವೇಕ. ೬೪). (ಸಂ. 


೧೬೦೪ 


4 


15 


45 


ಕಲ್ಪಣ 


ಕಲ್ಪಕ (ಗು). ೧. ಕಲ್ಪನಾಶಕ್ತಿಯುಳ್ಳ. "ಕಲ್ಪಕತೆ' ಪರಾ. (ನಾ). 
೨. ಮಾಡುವವನು; ರಚಿಸುವವನು; ನಿರ್ಮಾಣಕಾರ: ಹಂಫ್ರೀ 
ಡೇವಿಯೆಂಬ ಕಲ್ಪಕನು ಒಂದು ಚಮತ್ಕಾರವಾದ ಕಂದೀಲು ಮಾಡಿದನು 
(ಮುಂಬಯಿ. ೬-೪೦). ೩. ವ್ರತ; ನಿಯಮ. ೪. ಕ್ಸೌರಿಕ; ನಾಪಿತ; 
ನಾಯಿಂದ; ಕೆಲಸಿಗ (ಉಕ). ೫. ಕರುಣೆಯುಳ್ಳವನು: 
“ಕೃಪಾಳುಃ, ಕಲ್ಪಕಃ, ಕಲ್ಪಮಾನಃ-ಈ ೩ ಕರುಣಾಳು”(ಕಾಶಕೃ. ೧೩೪). 
[ಸಂ.) 
ಕಲ್ಪಕತೆ (ನಾ). ಕಲ್ಪನಾಶಕ್ತಿ; ಕಲ್ಪನಾಚಾತುರ್ಯ: ಎಳೆಯ 
ಮಗುವಿನ: ಸರಳತೆಯನ್ನೂ ಕಲ್ಪಕತೆಯನ್ನೂ ಚಿತ್ರಿಸುವ ಈ ನಾಟಕ 
ತುಂಬ ಮುದ್ದಾಗಿದೆ (ಧರ್ಮಸಾ. ೬೪); ಈ ಕಲ್ಪಕತೆಯ ಓಜಸ್ಸಿಗೆ 
ಸರಿಸಮಾನವಾಗಿ ಬುದ್ಧಿಯ ತೇಜಸ್ಸು ತುಂಬಿದೆ (ನವ್ಯಕಾ. ೨೮). 
[ಸಂ. ಕಲ್ಪಕತಾ) 
ಕಲ್ಪಕಾಲ (ನಾ). ೧. ಒಂದು ಕಲ್ಬಾವಧಿಯ ಕಾಲ. ೨. ಪ್ರಳಯ 
ಕಾಲ: ಪ್ರಕ್ಷುಬ್ಧಕಲ್ಲೋಲಕಲ್ಪಿತಕೋಲಾಹಲ ಕಲ್ಪಕಾಲ ರಭಸ 
ಸ್ಪರ್ಧಿಯಂ ವಾರ್ಧಿಯಂ (ಕಾವ್ಯಸಾ. ೭೫ ಶೂದ್ರಕ). ೩. [ಜೈನ] 
ಉತ್ಸರ್ಸಿಣಿ ಹಾಗೂ ಅವಸರ್ಪಿಣಿಕಾಲ ಎರಡೂ ಸೇರಿ ಆಗುವ 
ಕಾಲಾವಧಿ. [ಕಲ್ಪ * ಕಾಲ] 
ಕಲ್ಪಕುಜ, ಕಳ್ಬಕುಜ (ನಾ). ಬೇಡಿದುದನ್ನು ಕೊಡುವ ಸ್ವರ್ಗ 
ಲೋಕದ ಒಂದು ಮರ: ಕಲ್ಪಕುಜಮಿತ್ತ ಮಹಾಸುಮನಃಪುಂಜದೆ 
ಹರಿಗರ್ಫ್ಯೃಮನಿತ್ತ ರ ಜಯಜಯಾನ್ವಿತರ್‌ ಬ್ರಹ್ಮಾದ್ಯರ್‌ (ಜಗವಿ. 
೧-೫೨); ಇಪ್ಟಶಿಷ್ಟ ಕಲ್ಪಕುಜಂ (ಪುಷ್ಪಪು. ೧೧೭೪). ಕಳೆ ಕುಜ: 
ದಿಬ್ಯರತ್ನಂಗಳುರ್ಬ್ಯರದಿಂದಿರ್ಕ್ಯ್ಯವುದಗ್ರ ಕಳ್ತ [ಕು]ಜವಿರ್ಕ್ಯುಂ 
(ಕಇ. 1೪, ೧-೧೦ ; 1204). “ಕಲ್ಪವೃಕ್ಷ? ಪರಾ. 
[ಕಲ್ಪ * ಕುಜ] 
ಕಲ್ಪಕುಜಾತ (ನಾ). - ಕಲ್ಪಕುಜ: ನಿನ್ನೊಳ್ತಾಂ ವ್ಯರ್ಥತೆಯಂ 
ಪಡೆಗುಂ ಪರಮಾರ್ಥವಚೇತನತೆಯಿಂದೆ ಕಲ್ಪಕುಜಾತಂ (ಕವಿರಾ. ೩-೪೪). 
[ಕಲ್ಪ + ಕುಜಾತ] 
ಕಲ್ಪಜ (ನಾ). ೧. ಸ್ವರ್ಗದಲ್ಲಿ ಹುಟ್ಟಿದುದು : ಕಲ್ಪಜಾಲೇಪದಿಂ 
ಕಲ್ಪಜದಾಮಸ್ಲ್ಮೋಮದಿಂ ಕಲ್ಬಜಮಣಿಮಯಭೂಷಾಕದಂಬಂಗಳಿಂ 
ಕಲ್ಪಜವನ್ರಾನೀಿಕದಿಲದಟಿಸಿದನೂಸೆದು ಸೌಧರ್ಮಕಲ್ಪಾಮರೇಂದ್ರಂ 
(ಮಲ್ಲಿಪು. ೧೩-೨೨). ೨. ಸ್ವರ್ಗದಲ್ಲಿ ಹುಟ್ಟಿದವನು; ದೇವತೆ: 
ಅಜಿತೇಂದ್ರನನಿತರರ್‌ ಕಲ್ಪಜೀಂದ್ರರಿಕ್ಕೆಲದೊಳೆಸೆದು ವೇ ಸ್ಟಿಸಿಬ ರೆ 
(ಅಜಿಪು. ೪-೨೫). [ಸಂ.) 
ಕಲ್ಪಜಪತಿ. (ನಾ). ಕಲ್ಬೇಂದ್ರ; ದೇವಪತಿ: ನಿಜ ಕುಸುಮಸ್ರಜಂ 
ಕೊರಗಿದತ್ತು ಮೊಗಂ ಕೊರಗಿತ್ತೆ... ಮನಂ ನಡುಗಿತ್ತೆ ಪೇಟ್‌ ಕಲ್ಪಜ 
ಪತಿಗೆಂದು ತಮ್ಮೊಳುಲಿದರ್‌ ಸುರರ್‌ (ಚಂದ್ರಪು. ೯-೫೭). 
[ಕಲ್ಪಜ + ಪತ್ಯಿ) 
ಕಲ್ಪಡೆ. (ನಾ). ಕಲ್ಲಿನ ಸ್ತರ; ಶಿಲೆಯ ಪದರು: ಅರುಣಾದ್ರಿಗಿರದೆ 
ಮಳೆಗರೆಯೆ ಕೆನ್ನೀರು ಕಲ್ಪಡೆಗಳಿಂ ಪರಿದು ವಾಹಿನಿಯಾದ ತೀರಿನಿಂದಾ 
ರಕ್ಕಸನ ಮೈಯ ಘಾಯಂಗಳಿಂದೊಗೆದು ರುಧಿರ ಪರಿದು (ನವಮೋ. 
೧೨-೭೯). "ಕಲ್ಪರೆ' ಪರಾ. [ಕಲ್‌ + ಪಡ್ಕೆ) 
ಕಲ್ಪಣ (ನಾ). ದೈವಕಲ್ಪನೆ; ಸಂಕಲ್ಪ (?) : ಮಿತ್ರಬಂಧುಗಳೆಂಬ 
ಹಂಬಲವು ಬೇಡ ದತ್ತದಲ್ಲಿ ಬರೆದ ಕಲ್ಪಣವದು ತಪ್ಪದು (ಪುರಂದ. 
೧-೧೫೯-೩); 'ಹರದೂ ಸಂಶಯ ಕಲ್ಪಣ ಹುರಿದೂ ತನು ನಾನೆಂಬರಿವ 
ಮರದೂ ಚಿದ್ದಿಂದು ಮುತ್ತು ಸುರಿದೂ (ಚಿದಾವ. ೯೧-೧೪). 
(ಆ ಕಲ್ಪನ?) 


ಕಲ್ಪಣಿ 


ಕಲ್ಪಣಿ (ನಾ). ಕಲ್ಪಿಸಿಕೊಂಡು ಮಾತನಾಡುವವಳು; ಇಲ್ಲದ್ದು 
ಸಲ್ಲದ್ದನ್ನು ಹೇಳುವವಳು (?) : ಬಂದಾ ದೂತಿಗೆ ಬಾಯಿ ಮೇಲೆ 
ಬಡಿವನೆಂದಾಡ್ನಳಾ ರುಕ್ಮಿಣಿ ಅಂದಾ ಮಾತನು ಕೇಳಿ ಸುಮ್ಮನಿಹದೂ 
ಚಂದಾಯಿತೇ ಕಲ್ಪಣೀ ಬಂದೇ ನಾ: ಸ್ಮರಬಾಣ ತಾಕಲು ಬಲೂ 
( ಶ್ರೀಕೃಪಾ. ೮೬-೪). [?] 
ಕೆಲ್ರಣೆ, (ನಾ). ಕಲ್ಲಿನ ಗಣಿ: ದೊಡ್ಡ ಬಂಡೆಯಿಂದ ಕಬ್ಬನ್ನು ಎಬ್ಬಿ 
ತೆಗೆಯುವಲ್ಲಿ ಮಾಡಿದ ತೋಡುಹಳ್ಳ ; ಬಂಡೆನೆಲೆ; ಕಲ್ಲುಗುಣಿ; ಕಲ್‌ 
ಪಣೆ (೧೪೩೯೯೪. ಇಂಕನಿ). [ಕಲ್‌ + ಪಣ್ಮೆ] 
ಕೆಲ್ಪಣೆ, (ನಾ). ಕಲ್ಪನೆ; ಊಹೆ: ತಿಳಿಯದನುಪಮವಚನ ಕಲ್ಪಣೆ 
ಗಳನು ತತ್ತಸ್ಥಾನದಲಿ ನೆಲೆಗೊಳಿಸಿ ದ್ರಾಕ್ಲಾಪಾಕದಂಬದಿ ಕೇಳುವರೆ 
ಕರ್ನಗಳಿಗೆ ಸುಸ್ಸಾರವನುಗರೆವಂ ತಿಳುಹನೆನ್ನೊಳು ಕಲ್ಪಣೆಯಾ 
ಗೈದೊಳಗೆನಿಲು ನಾ ರಚಿಪೆ ಕಾವ್ಯನ ಸಾರಭರಿತದಲಿ (ಬಿಜ್ಜಫು. ೩-೯). 
[ಆ ಕಲ್ಪನೆ) 
ಕಲ್ಪತರು (ನಾ). - ಕಲ್ಪಕುಜ: ಪಣ್ತ ಕಲ್ಪತರುನೆಂದಡಡೇವಣ್ಣಿಪುದೋ 
ರೂಪವಿದ್ಯಾಧರಿಯ (ಸೌಇಇ. ೫೫, ೪೯-೩೬; 10767); ದತ್ತೂರ 
ಬಿತ್ತಿನಲ್ಲಿ ಕಲ್ಪತರು ಹುಟ್ಟಿತ್ತು ಕಲ್ಪತರುವಿನಗ್ರದಲ್ಲಿ ಯಿಟ್ಟಯ 
ಹಣ್ಣಾಯಿತ್ತು (ಅಅಕಿಮಾ. ೪೮-೭೩); ವಸಂತರಾಜನ ಕಯ್ಯೊಳು 
ಕಲ್ಪತರುವಿನ ಸಸಿಯಂ ಕೈಲೆಡೆಗೊಡುವಂತೆ (ನಂಬಿರ. ೨-೮೩). 
[ಕಲ್ಪ + ತರು) 
ಕಲ್ಪತ್ತು “ಕಲಬತ್ತು' ನೋ. 
ಕೆಲ್ಪದ್ರು (ನಾ): - ಕಲ್ಪಕುಜ: ಕಲ್ಪದ್ರುವಿಂ ಸತ್ತ್ವಗೌರವಯುಕ್ತಂ 
(ಜಗವಿ. ೨-೮೩). ಕ [ಸಂ.) 
ಕೆಲ್ಸದ್ರುಮ (ನಾ). - ಕಲ್ಪಕುಜ: ಗೌರೀಲತಾಶ್ಲಿಸ್ಟಶಂಕರೆ ಕಲ್ಪದ್ರುಮ 
ನೀಗಭೀಷ್ಟಫಲಮಂ (ಗದಾಯು. ೧-೨); ಬಿದ್ದನ್‌ ವಾಲಿ, -ಬಿದ್ದುದೆನೆ 
ಕಲ್ಪದ್ರುಮಂವೆರಸಿ ಸಗ್ಗದೈರಾವತಂ ನೆಲಕೆ (ಶ್ರೀರಾಮಾ. ೩೧೧-೨೮೦). 
[ಸಂ.] 
ಕೆಲ್ಪನ (ನಾ). - ಕಲ್ಪನೆ. [ಸೆಂ.] 
ಕಲ್ಪನಾಕುಬ್ಬ (ನಾ). ಕಲ್ಪನಾಶಕ್ತಿ ಅಲ್ಪವಾಗಿರುವವನು: ಭಾವ 
ಸತೃನನರಿಯದಿರ್ಪ ಕಲ್ಪನಾಕುಬ್ಬರಿಗಿದಲ್ಪಮಲ್ತುದ್ಯಮಂ, ಕೇಳ್‌, 
ಸೇತುಬಂಧನ ಬೃಹದ್ದರ್ಶನಂ (ಶ್ರೀರಾಮಾ. ೫೯೦-೧೭೮). [ಸಂ.] 
ಕೆಲ್ಸನಿ (ನಾ). ೧. ನಿಯಮ ೨. ಯೋಜನೆ. ೩. ಕೃತಿ; ರಚನೆ, 
ಉಂಟುಮಾಡುವಿಕೆ. ೪. ಅಲಂಕಾರ. ೫. ಭಾವನೆ; ಊಹೆ; 
ಮಾನಸಿಕ ಚಿತ್ರ : ನಾನು ಸಹಿಸಿದ ಹಿಂಸೆಯ ಕಲ್ಪನೆ ನಿಮಗಿದ್ದಿದ್ದರೆ 
ಈ ಮಾತನ್ನು ನೀವು ಕೇಳುತ್ತಿದ್ದಿಲ್ಲ (ಕಮನೆ. ೧೧); ಕಲ್ಪನೆಯೊಳು 
ನಿನಗೇತರ ಬಡತನ ಸಂಕಲ್ಪ ಭವ್ಯವಾಗಿರಲಿ (ಇಂಚಾಪ. ೧೬೨-೪೮). 
[ಸಂ. ಕಲ್ಪನಾ] 
ಕಲ್ಪನೋಕ್ರಿಕಷ್ಟ (ನಾ). [ಕಾ ವ್ಯ ಮಾ] ಕಾವ್ಯದೋಷಗಳಲ್ಲಿ 
ಒಂದು; ಕವಿಯ ಆಶಯವೇನೆಂಬುದನ್ನು ಊಹಿಸಲು ಕಷ್ಟ 
ವಾಗಿರುವುದು: ಶ್ರುತದುಷ್ಟ ಮರ್ಥದುಷ್ಟಂ ಶ್ರುತಿಕಷ್ಟಂ ಕಲ್ಪನೋಕ್ತಿ 
ಕಷ್ಟಮುಮೆಂದೀ ಕೃತಕೃತ್ಯಮಲ್ಲ ವಬ್ಲಭಮತದಿಂ ನಾಲ್ಯಕ್ಕು 
ಮಿಲ್ಲಿ ಕೃತಿರೋಷಂಗರ್ಳ (ಕವಿರಾ. ೧-೬೧). 
[ಸಂ. (ಕಲ್ಪನಾ * ಉಕ್ತಿ * ಕಷ್ಟ)) 
ಕೆಲ್ಪಸಾದಪ (ನಾ). ೬ ಕಲ್ಪಕುಜ : ಉದ್ಯಾನಕ್ರೀಡೆಯೊಳಾದ ಪರಿ 
ಶ್ರಮಮಂ ತನ್ಮುನಿಸಪಾದಕಲ್ಪಪಾದಪಚ್ಛಾ ಯೆಯೊಳ್‌ ಕಳೆಯಲ್ಬರ್ಪಂತೆ 
ಬಂದು ಬಂದಿಸಿ (ಶಾಂತಿಪು. ೭-೬೬ ವ) ; ಸಕೆಳಜನಮಂ ನಿಜಪ್ರಸಾದ 
ಕಲ್ಪಪಾದಪದಿಂ ತಣಿಪಿ (ಮಲ್ಲಿಪು. ೯-೧೨೮). [ಕಲ್ಪ* ಪಾದಪ] 


೧೬೦೫ 


ಕಲ್ಬಾಂಗೆ 


ಕಲ್ಪಭೂರುಹ (ನಾ). :ಕಲ್ಪಕುಜ: ನೀವೆ ಶರಣಿಂ ಶರಣಾಗತ 
ಕಲ್ಪಭೂರುಹಾ (ಸುಕುಮಾ, ೩-೨೭) ; ನುಡಿದರಾ ಮುನಿವರರು ಕಡಿದರು 
ಕೌರವಾನ್ವಯ ಕಲ್ಪಭೂರುಹವ (ಕುವ್ಕಾದ್ರೋ. ೧೮-೫೪). 
[ಕಲ್ಪ * ಭೂರುಹ] 


£|ಕಲ್ಪಮಹೀಜ (ನಾ). - ಕಲ್ಪಕುಜ: ಕಲ್ಪಮಹೀಜದ ಪಕ್ಕದಿರ್ಕೆಲಂ 


0 


20 


23 


30 


35 


4 


ಬಿಡಿದು ಮಡಲ್ತು ತೋಜುವ ಲತಾವಳಿಗಳ್ಳೆ ಣಿಯಾಯ್ತು (ಆದಿಪು. ೨-೪). 
[ಕಲ್ಪ * ಮಹೀಜ) ಎ 

ಕಲ್ಪಮೇಘ (ನಾ). ಪ್ರಳಯಕಾಲದ ಮೋಡ: ಬೆಂದುದು ಸುರಾಘದ 

ಗೆಲವು ಕರೆಯಾ ಕಲ್ಪಮೇಘವನುರಿಯ ಮಾಣಿಸಲಿ (ಕುವ್ಯಾಕ. ೭-೪೩). 
[ಕಲ್ಪ * ಮೇಘ) 

ಕಲ್ಪರಟಿ, ಕಲಸರಟ, ಕಲಪರಟೆ, ಕಲುಪರಟ, ಕಲ್ಪರ್ಟಿ (ನಾ). 
ಕಲ್ಲಿನಿಂದ ಮಾಡಿದ ಬಟ್ಟಲು, ಪಾತ್ರೆ. ಕಲಪರಟಿ : ಹೆಳಲು 
ಹಾವಾದರೆ ಗೆಳೆಯ ರಿಪುವಾದರೆ ಕಲಸಿಟ್ಟ ಅವಲಕ್ಕಿ ಕಲಪರಟ 
ನುಂಗಿದರೆ (ಪುರಂದ. ೩-೨೧೩-೨); ಕಲಕಡಿಗೆ, ಕಲಪರಟಿ, ಮುಚ್ಚಳ 
* ** ಮುಂತಾದ ಪಾತ್ರೆಗಳನ್ನು ಮಾಡುವರು (ಕಧಾಗೆ. ೩೦); ಕೈಯಲ್ಲಿ 
ಸಿಕ್ಕ ಕಲಪರಟಯಿಂದ ನಾಯಿಗೆ ಇಕ್ಕಿದರು. ಕಲಸರಟ ಒಡೆಯಿತು 
(ವೀನಾದ. ೨೫). ಕಲಪರಟೆ: ಸಣ್ಣ ಕಲಪರಟಿಯಲ್ಲಿ, ಅಸ್ಟು 
ರಂಗವಲ್ಲಿಯ ಪುಡಿ ಚೆಲ್ಲಿ (ದೀ ಸಹ. 1,೯೮). ಕಲುಪರಟ : 
ಕಲುಪರಟಯಲ್ಲಿ ಸಾರು ಮಾಡಿದ್ದರು (ರೂಢಿ). ಕಲ್ಬರ್ಟಿ : ಈ ಪಾತ್ರೆ 
ಗಳಿಗೆ ಕಲ್ಲಡಿಗೆ ಕಲ್ಬ್ಪಟ್ಟ[ಗಳೆನ್ನು ವರು; ಇವು ಕಿಲುಬುವದಿಲ್ಲ 
(ಮುಂಬಯಿ. ೩-೫೮). [ಕಲ್‌ + ಪರಟಿ] 

ಕಲ್ಪರೆ (ನಾ). ಕಲ್ಲಿನ ಪದರ; ಶಿಲಾಸ್ತರ (9. "ಕಲ್ಪಡೆ' ಪರಾ. 

[ಕಲ್ಮ್‌ * ಪಕ್ಕೆ (ಆ ಪೊರೈ)) 

ಕಲ್ಪರ್ಟಿ "ಕಲ್ಪರಟಿ' ನೋ. 

ಕಲ್ಪಲತೆ (ನಾ). - ಕಲ್ಪಕುಜ: ಕಾಂತಿಗಳ ನಡುವಣ ತಾರಾಪತಿಯ 
ಕಳೆಯಂತೆ ಲತೆಗಳ ನಡುವಣ ಕಲ್ಪಲತೆಯಂತೆ (ಗಿರಿಕ. ೪-೪೩ ವ). 

[ಕಲ್ಪ + ಲತೆ] 

ಕಲ್ಪವಾಸಿಗ (ನಾ). [ಜೈನ] ಸ್ವರ್ಗದಲ್ಲಿ ವಾಸಮಾಡುವವನು; 
ದೇವತೆ: ನವಗ್ರಹಮಂಡಲಮಲ್ತು ಕಲ್ಪವಾಸಿಗರ ವಿಮಾನಮಲ್ಲು 
ಜನಕಂ ಬರುತಿರ್ದಪಂ (ಪಂರಾಮಾ. ೫-೨೭). [ಕಲ್ಪ ವಾಸಿಗ) 

ಕಲ್ಪವೃಕ್ಷ, ಕಳ್ಳವೃಕ್ಷ (ನಾ). ೧. - ಕಲ್ಪಕುಜ: ನಡುಗುವುಪವನದ 
ಕಲ್ಪವೃಕ್ಷಂಗಳುಮಂ ( ಆದಿಪು. ೩-೩ ನ); ಸುಖದ ಫಲಪ್ರಾಪ್ತೀಯನಾಗಿಪ 
ಕಲ್ಪನೃಕ್ಷಮಲ್ಲದೆ ಧರ್ಮಂ (ಪುಷ್ಪಪು. ೧೩-೫೫). ೨.[ಜೈನ] ಚಕ್ರವರ್ತಿ 
ಗಳು ಮಾಡುವ ಒಂದು ಪೂಜೆ: *ಬೇಡಿದಂಗೆ ಬೇಡಿತನಿತ್ತು 
ಚಕ್ರವರ್ತಿಗಳು ಮಾಳ್ಪ ಪೂಜೆ ಕಲ್ಪವೃಕ್ಷ” (ಶ್ರಾವಕಾ. ೧೬೧-೩) ; 
ಜಗಜ್ಜನಜಂಗಮ ಕಲ್ಪವೃಕ್ಷಂ ಕೆಲ್ಬವೃಕ್ತಮೆಂಬ ಮಹಾಮಹಿಮೆಯಂ 
ಮಹಾಪೂತ ಜಿನಾಲಯದೊಳ್‌ ಮುನ್ನಂ ಮಾಡಿ (ಆದಿಪು. ೪-೩೦ ವ); 
ಚಕ್ರವರ್ಕಿಗಳ್‌ ಮಾಲ್ಬ ಕಲ್ಪವೃಕ್ಷಮೆಂಬ ಪೂಜೆಯುಂ (ಸುಕುಮಾ. 
೬-೨೫ ವ). ಷಿ. [ವೀಶೈ] ಒಂದು ಮಂತ್ರ: ಗಾಯತ್ರಿ. . 
ಕಾಮಧೇನು ಕಲ್ಪವೃಳ್ತು ಮಾಯಾ ಸಾವಿತ್ರಿ . .. ಮಹಾಮಂತ್ರಂಗಳಂ 
(ವಿವೇಕ. ೮೧). ಕಳ್ಳೆವೃಕ್ಷ: ೧. ಶಿಷ್ಟಜನ ಪೂಜೋತ್ಸಹರು ಆಶ್ರಿತ 
ಕಳ್ಪವೃಕ್ತರು ಶರಣಾ[ಗತ] ವಜ್ರಪಂಜರರು (ಶಾಸಪ. ೩೫). [ಸಂ.] 

ಕಲ್ಬಾಂಗೆ (ನಾ). ವಿಭೂತಿ ಬಳಿದ ಮೈ ಯುಳ್ಳ ವನು(?): 
ಕುಸುಮಾಕ್ಷತ ಫಲಹಸ್ತಂ ಪ್ರಸನ್ನಚಿತ್ತಂ ವ(ನ)ಯೋತ್ತಮ(ರ)4 
ಕಲ್ಬಾಂಗಂ ಹಸಿತವದನಂ ನಯೋಕ್ತಂ ಬೆಸಗೊಂಡಂದಕ್ಕು ಮಟ್‌ಯು 
ಮಿದುವೊಂದು ಮತಂ (ಅಬ್ಬೈಮ. ೧-೩೭). [ಕಲ್ಪ ಅಂಗ] 


ಕಲ್ಬಾಂಘ್ರಿಪ ೧೬೦೬ 


ಕಲ್ಬುಂಘ್ರಿಪ(ನಾ).- ಕಲ್ಪಕುಜ: ನೇರು[ವ] ಪೊನ್‌ ಕಲ್ಪಾಂಧಿ)ಪ | 
ದಾರವೆ ರಸದೊಅವ್ರೆ ಪರುಸವೇದಿಯ ಕಣಿ ಭಂಡಾರದೊಳುಂಟಿನೆ | 
(ಪಂಪಭಾ. ೧-೨೮), ಸಕಲ ಜನಕ್ಕೆ ನೀನೆ ಕಲ್ಪಾಂಫ್ಥಿಪನೈ ೩. 
೮-೨). [ಕಲ್ಪ * ಅಂಭ್ರಪ)] 
ಕಲ್ಪಾಂತ (ನಾ). ಕಲ್ಪ ಮುಗಿಯುವ ಸಮಯ ; ಪ್ರಳಯ: ಕಲ್ರಾಂ 
ತೋದಿತ ದ್ವಾದಶ ದಿನಕರ ಕಿರಣಾತಸಪ ತೀವ್ರಮಪ್ಪ ಮದನ ಸಂತಾಪಕ್ಕೆ 
(ಉದಂಪೂ. ೮೫೨); ಕಲ್ಪಾಂತ ಕೃತಾಂತನಂತೆ ಮಾಮಸಕಂ ಮಸಗಿ; 
ಪೊಡೆನ ಸಿಡಿಲಂತೆ ಸಿಡಿಲ್ಲು (ಪಂರಾಮಾ. ೧೧-೧೪೩ ವ) ; 1... 
( 


ಸ್ಥಾನ ಕಲ್ಪ್‌ಂತದ ಮಹಾಸಿಡಿಲಂತೆ (ಕುವ್ಯಾಉ. ೨-೪೩). [ಕೆಲ್ಸ ಆಂತ್ಯ) 


ಕಲ್ಬಾಂತಕಾಲ (ನಾ). ಪ್ರಳಯಕಾಲ: ಕಲ್ರಾಂತಕಾಲ ಕ್ಷುಭಿತಾಂ|10 


ಭೋರಾಶಿ ಶಂಕಾವಹ ಬಲನಿಕರಂ (ಅದಿಪು. ೧೩-೭೮) ; ಆ ಕಲ್ಪ್ಬಾಂತ 
ಕಾಲಂ ನೆಗಟ್ಟುದು ಸಮರಂ ಭೀಮ ದುರ್ಯೋಧನೀಯಂ (ಗದಾಯು. 
೮-೨೦). [ಕಲ್ಪಾಂತ 4 ಕಾಲ] 

ಕಲ್ಪಾಂತರೆ (ನಾ). ಕಲ್ಪಕಾಲ; ಬಹುಕಾಲ: ಬಹಕ್ಳೈಶ್ವರಿಯವಂತನೆ 
ಬಾಳು ಕಲ್ಬಾಂತರವ ಹಲವೆನುತ ಹರಸುತಿರೆ (ಕೌಶಿರಾ. ೪೩-೧೦). [ಸಂ.] 

ಕಲ್ಪಾಂತರಸ್ಮಾಯಿ (ನಾ).ಕಲ್ಪಾಂತರದವರೆಗೆ ಉಳಿಯುವಂತದು; 
ಬಹುಕಾಲ ಬಾಳಶಕ್ಕದ್ದು : ಈಯೊಡಲಬ್ಬೆ ಪೇಟಕಿಮೆನಗೇಂ ಕಲ್ಬಾಂ 
ತರೆಸ್ಥಾಯಿಯೇ (ಪಂಪಭಾ. ೯-೮೪). [4 ಸಂ. ಕಲ್ಪಾಂತರಸ್ಥಾಯಿನ್‌) 

ಕಲ್ಬಾಂತಸ್ಥಾಯಿ (ನಾ). - ಕಲ್ಪಾಂತರಸ್ಥಾಯಿ: ಕೃತಿಯಂ 
ಕಲ್ಪಾಂತಸ್ಥಾಯಿಯಂ . . . ಅಟ್ತ್‌ಯೆ ಪೇಟಿಕ್ತೆಂ (ಅಜಿಪು. ೧-೭೭). 

[< ಸೆಂ. ಕಲ್ಬಾಂತಸ್ಥಾಯಿನ್‌) 

ಕಲ್ಪಾಮರ (ನಾ). [ಜೈನ] ಕಲ್ಪಲೋಕಗಳಲ್ಲಿರುವ ದೇವತೆ: ಆ 
ಕಲ್ಪಾಮರನೊಸೆದಂ [ಆದಿಪು. ೩-೧) ; ಅದೇಂ ನಲಿದನೋ ಕಲ್ಪಾಮರೆಂ 
ಕಲ್ಪದೊಳ್‌ (ಸುಕುಮಾ. ೯-೩೫) ; ಚಾರಣಾಚ್ಯುತೇಂದ್ರ ಪ್ರಮುಖರಪ್ಪ 
ಕಲ್ಪ್ರಾಮರರುಮಂ (ಚಂದ್ರಪು. ೧೨-೧೧೩ ವ). [ಕಲ್ಪ * ಅಮರ್ಕ] 

ಕಲ್ಪಾವನಿಜ (ನಾ). - ಕಲ್ಪ ಕು ಜ: ಅಮೃತಾನ್ನಮನೊಲ್ಹೀಗು 
ಮಾಗಳುಂ ಭೋಜನಾಂಗಕಲ್ಪಾವನಿಜಂ (ಆದಿಪು. ೫-೩೯); ತನುಜ 
ನಖಿಳಾರ್ಥ ಕಲ್ಪಾವನಿಜಂ (ಪುಷ್ಪಪು. ೩-೯೨); ಶ್ರೀವರನ ಚರಣಮಂ 
ಕಲ್ಪಾವನಿಜ ಪ್ರಸನಚಯದಿನರ್ಚಿಸಿ (ಜಗವಿ. ೨-೧). [ಕಲ್ಪ * ಅವನಿಜ] 

ಕಲ್ಪಾವನೀಜ (ನಾ).-ಕಲ್ಪಕುಜ: ಇದಜಕೊಳ್‌ ದಿನ್ಶಸರೋಧರಂಗಳಿದ 
ಜಗೊಳ್‌ ಕಲ್ಪಾವನೀಜಂಗಳ್‌ (ಪಂಪಭಾ. ೬-೩) ; ನಮಿತಜನ ಕಲ್ಬ್ಪ್‌ವ 
ನೀಜನು ನಮಿತಜನ ಮೃತ್ಯುಪ್ರಹರಣಂ (ಬಸಪು. ೪೬-೪). 

[ಕಲ್ಪ + ಅವನೀಜ] 

ಕಲ್ಬಾಳಿಸು (ಕ್ರಿ). ಕಲ್ಲನ್ನು ಸೀಳು, ಹೋಳು ಮಾಡು: ಸೂಸಿ 
ಕಿಡಿಗಳನುದುರೆ ಕಲ್ಪಾಳಿಸುತ ಕಮಲಾಸನಾದ್ಕರ ಪಾಲಿಸಿದ ನರಸಿಂಹ | 
(ತೀರ್ಥಮ. ೫೧-೪೫). [ಕಲ್‌ Ce ಪಾಳಿಸು] | 

ಕಲ್ಪಿ, ಕಲುಪಿ (ನಾ). ಕಲಿಯುವುದು; ಕಲಿತುದು; ವಿದ್ಯೆ: 
ಅಪಾಯಕೋಟಿಗೆ ಪವಣಿಲ್ಲ ಕಲ್ಪಿಗೆಡೆಯಾವುದೊ ಪಾಟಕಿಯ ಬಟ್ಟಿ ದಬ್ಬ 
ಮುಂ ನೆಗಟಕ್ತಿಡೆಯಿಲ್ಲ ಪೋಗು ಜಯಮಕ್ಕೆ (ಪಂಸಭಾ. ೩-೨೧) ; ಆರು 
ಮನೆಯ್ದೆ ಕೂರ್ತ್ತು ಬಂಚಿಸುವುದೆ ಕಲ್ತ ಕಲ್ಪಿ (ಎಕ. 11, ೧೩೩-೪೯ ; 
982); ತಂದೆ ಕಡಂಗಿ ಕಲ್ಪಿಸುವ ಕಲ್ಪಿಯನೊಲ್ಲದೆ (ಸುಕುಮಾ. ೨-೮) ; 
ಬಿಟ್ಟರ್‌ ಕಲ್ಪಿಯ ಮಕ್ಕಳ್ಳಿ ಪಣವಯ್ದು ಪೊಸಕೊಯ್ಲಾಳಿಗೆ ಪಣವಯ್ದು 
(ಎಇ. X೪1, ೩೩೧-೨೩: 1077); ಮೇಲೆ ನೀರ್ದೆಗೆವ ಕೋಮಳೆ 
ಕಾಮನ ಕಲ್ಪ್ಬಿಯಿಂದಮೇನಳವಡೆ ಪತ್ರಕೂಟಮನೆ ಸುತ್ತು ವಳೋ | 


(ಚಂದ್ರಪು: ೭-೧೩೮). ಕೆಲುಪಿ: “ಶಸ್ತ್ರಶಿಕ್ಷಾಕ್ರಮೇಣ - ಆಯುಧಂಗಳ |45 


ಕಲುಪಿಯ ಕ್ರಮದಿಂ ” (ರೀತಿವಾ. ೨೯-೮೮).  [ಕಲ್‌, *--ಪಿ) 


ಕೆಲ್ಬುಂಜಿಕೆ 


ಕಲ್ಪಿತ (ಗು). ೧. ಕಾಲ್ಪನಿಕವಾದ; ವಾಸ್ತವವಲ್ಲದ; ಕೃತಕವಾದ : 
ಅವರಿಗೆ ಸಕಲವೂ ಕಲ್ಪಿತ ; ಇವರಿಗೆ ಸಕಲವೂ ವಾಸ್ತವ (ಹಿಂದಸಾ. ೬೯); 
ಜೀವಜಗತ್ತುಗಳು ಮಿಥ್ಕೆ ಅಥವಾ ಕಲ್ಪಿತವೆನಿಸಲಾರವು (ಶಕ್ಕಿವಿ. ೧೪); 
ಕಲ್ಪಿತ (3೧೦೬೭೪೦೩!) ಪ್ರಶ್ನೆಗಳಿಗೆ ನನ್ನಲ್ಲಿಉತ್ತರವಿಲ್ಲ (ಮುಕ್ತಿ.೨೬೪). 
೨. ಏರ್ಪಡಿಸಲ್ಪಟ್ಟಿ; ಸಜ್ಜುಗೊಳಿಸಿದ. ೩. ಯೋಜಿಸಿದ; 
ಸೃಷ್ಟಿಸಿದ. ೪. ಊಹಿಸಿದ; ಕಲ್ಪಿಸಿದ. (ನಾ). ೫. ಯುದ್ಧಕ್ಕೆಂದು 
ಸಜ್ಜುಗೊಳಿಸಿದ ಆನೆ. ೬. ಸಂಕಲ್ಪ; ಯೋಜನೆ: ಕಾಯಕಲ್ಪಿ 
ತಂಗಳಿಲ್ಲದೆ ನಿಮ್ಮಿಂದ ನೀವೆ ಸ್ವಯಂಭುವಾಗಿರ್ದಿರಯ್ಮಾ (ಚನ್ನವ. 
ಳೆ. ೭೫); ಕಾಳರಕ್ಕಸಿಯ ಬಸುಜಲ್ಲಿ ಒಬ್ಬ ಭಾಳಲೋಚನ ಹುಟ್ಟಿದ 
ಆತ ಕಾಲಸಂಹಾರಿ ಕಲ್ಪಿತನಾಶಕ (ಮೋಳಿಮಾ. ೧೮೨-೬೮೫) ; ಮೃಡನ 
ಕಲ್ಪಿತದಿನಹ ಬಡಕಾಯಕದೊಳಿಂತು ಒದಗಿ ಪಡಿಯಂ ಕೊಡುತಿರಲು 
(ಬಸಪು. ೪೭-೫). [ಸಂ.) 

'ಕಲ್ಪಿತೋಪಮೆ (ನಾ). [ಕಾ ವ್ಯ ಮಾ] ಉಪಮಾಲಂಕಾರದಲ್ಲಿ 
ಒಂದು ಪ್ರಭೇದ: ಕಲ್ಪಿತೋಪಮೆಗೆ - ಮೃಗಮದ ಕಲ್ಪಿತಪತ್ರ ಭಂಗ 
ರಮ್ಮಂ ನಗೆಮೊಗಮುಜ್ವಳಕಾಂತಿ ನಾಡೆ ಸೌಮ್ಯಂ ಸೊಗಯಿಸುಗುಂ 
ಮೃಗಲಾಂಛನಾಭಿರಾಮಂ ಮೃಗಧರಬಿಂಬಮಿದೆಂಬಿನಂ ನಿಕಾಮಂ 
(ಉವ್ಯಾವ. ೬೭೫). [ಕಲ್ಪಿತ * ಉಪಮೆ] 

ಕಲ್ಪಿಸು (ಕ್ರಿ). ಕಲಿಸು; ಹೇಳಿಕೊಡು; ಶಿಕ್ಷಣಕೊಡು: ಎಲ್ಲಾ 
ಶಾಸ್ತ್ರಂಗಳುಮಂ ಕಲ್ಪಿಸಿ [ಪಾಠಾಂ. ನೋದಿಸಿ] ಪಂಡಿತನಂ ಮಾಡಿ 
ನಿಮಗೊಪ್ಪಿಸುವೊಂ (ವಡ್ಡಾರಾ. ೭೪-೭); ಭವ್ಯಜನಮಂ ಕಣ್ಣೂಟಸಿ 
ಕಲ್ಪಿಪ್ಪು ಪಾಧ್ಮಾಯರ್‌ (ಆದಿಪು. ೧-೪) ; ವಿನೇಯಜನಮಂ ಕಲ್ಪಿಪ್ಪು 
ಪಾಧ್ಯಾಯರಾಗಡುಮೆಮ್ಮಂ ಮನೆಮೊಲ್ಲು ಕಲ್ಪಿಸುಗೆ ಸನ್ಮಾರ್ಗೊೋಪ 
ದೇಶಂಗಳಂ (ಸುಕುಮಾ. ೧-೪); ಕಲ್ಪಿಸವೇಟ್ವುದೇ ಪುರುಡಿನೊಳ್‌ 
ಪೆಂಡಿರ್ಗೆ ಪಾಂಡಿತ್ಯಮಂ (ಅರ್ಧನೇ. ೩-೩೨); ತಂದೆವಿರ, ತಾಯ್ವಿರ 
ಕಲ್ಪಿಸಿದುಕ್ತಿ (ಶಮದ. ೯೭ ಪ್ರಯೋ). [ಕಲ್ಪಿ * -ಇಸ್ಕು) 

ಕಲ್ಪಿಸು, ಕಳ್ಪಿಸು (ಕ್ರಿ). ೧ ಉಂಟುಮಾಡು; ಹುಟ್ಟಿಸು; 
ನಿರ್ಮಿಸು; ಸೃಜಿಸು; ಕಂಡುಹಿಡಿ: ' ಕಾರಣಕಥೆಗಳಂ ಕಲ್ಪಿಸದೆ 
ನೀನಿಲ್ಲಿ ಉಸುಕನೇ ನೋಡುತ್ತಿರು (ಬಸಪು. ೨೧-೩೭) ; ನಿಖಲಲೋಕವ 
ನೆವೆಯಾಟದೆ ಸೃಜಿಸುವ ಮುಖಚತುಷ್ಟಯನ ಕಲ್ಪಿಸಿದ ಆಕಳಂಕ 
ಮೂರ್ತಿಯ ಮನದೊಳಗಿಂಬಿಟ್ಟಿ ಪ್ರಕಟಿಸು ತನಗೆ ಮೇಲ್ಮತೆಯ 
(ಮೋಹತ. ೨೯-೧); ಕುಶಿಕಸುತ ಮಾಯಾಹಿಯನು ಕಲ್ಪಿಸಿ ಹರಿಶ್ಚಂದ್ರನ ' 
ಕುಮಾರಕೆನಸುವನುಗಿದನು (ತೊರರಾ. ೩-೨-೨೯); ಒಡನಂದಿನ 
:ಮಷಿಗಳು ತಮ್ಮ ಪೆಸರಲಿ ಬಿಡದೆ ಶೀರ್ಥವ ಕಲ್ಪಿಸಲು (ಕಂನವಿ. 
೫-೩೬); ವ್ಯಾಸಮುನೀಂದ್ರನು » « « ಮೂರುಮಂದಿ ಕುಮಾರಕರನ್ನು 
ಕಲ್ಪಿಸಿದನು (ಕೃವಾಆ. ೯೨). ೨. ಊಹಿಸು; ಕಲ್ಪನೆಮಾಡು: 
ಕಂಗಳ ಬೆಳಗ ಕಲ್ಪಿಸಬಾರದು ಕರ್ಣದ ನಾದವ ವರ್ಣಿಸಬಾರದು 
(ಅವಚಂ. ೬೨-೨೭೩); ಇಲ್ಲದ ತಪ್ಪಂ ಕಲ್ಪಿಸಿ ಮೆಲ್ಲನೆ ಮುಳಿದೊಲ್ಲು 
ಕೂರ್ಮೆಯಂ ಬಳೆಯಿಸುತುಂ (ಉದ್ಭಟ. ೧೦-೭೦). &. “ನಿರೀಕ್ಷಿಸು” 
(ಘನವ. ಕೋಶ): ಕಾಮಧೇನುವಿನಲ್ಲಿ ಕಲ್ಪಿಸಿದ ಸವಿಯಿಪ್ಪು ದಲ್ಲದೆ 
ಮರ್ತ್ಯದ ಪಶುವಿನಲ್ಲಿ ಉಂಟೀನಯ್ಯ (ಘನವ. ೪೭). ಕಳ್ಳಿಸು: 
೧. ಕಿವಿಗಳೊಳಮಾಯಮಂ ಪರ್ಚು ವ ಕಳ್ಳಿಸ ತೆಜದಿನೆಸೆದುದಾ 
ಸ್ಥಾಯಿಕೆಯೊಳ್‌ (ಶಾಂತಿಪು. ೩-೬೭). 

[ಕಲ್ಪನ + -ಇಸ್ಕು] 

ಕಲ್ಬುಂಜಿಕೆ (ನಾ). ಕಲ್ಲಿನ ಕುಪ್ಪೆ, ರಾಶಿ: ಹಳ್ಳಿಯಿಂದಂ ಪಡುವಲ್‌ 

ಕಲ್ಬ್ಪುಇಕ್ಹಿಕೆಯದಣಕಿಂ ಮೂಡಲೊಂದು ಮತ್ತರ್ಪುಲರಕೆಯ್ಮ ಮನ್‌ 


(ಎಇ. XVI, ೧೧೯-೨೦ ; 1124). [ಕಲ್‌ * ಪುಂಜಿಕೆ) 


ಕಲ್ಪೇಂದ್ರ ೧೬೦೭ 


ಕಲ್ಬೇಂದ್ರ (ನಾ). [ಜೈನ] ಸ್ವರ್ಗರೋಕವನ್ನಾಳುವ ಇಂಗ್ರ: 
ಈಶಾನೇಂದ್ರ . . . ಅಭ್ಯಂತೇಂದ್ರ- ಈ ಪನ್ನಿಬ್ಬರು ಕಲ್ಪೇಂದ್ರರು 
(ಪ್ರತಿಷ್ಠಾ. ೬-೪). [ಕಲ್ಪ + ಇಂದ್ರ) 
ಕಲ್ಪೇಶ್ವರ (ನಾ). - ಕಲ್ಬೇಂದ್ರ: ಕಲ್ಪ್ಬೇಶ್ವರನನುರಾಗದಿನೊಡನೊಡನೆ 
ಸುರಿಯೆ ಪಾಲ್ಸಡಲೊಂದುಂಟಾಗದೆ ಮೇರುವ ತುದಿಯೊಳಂ (ಆದಿಪು. 
೬-೮೭); ಬಿತ್ತರಿಸಿದರ್‌ ಗೆಂಭಧೋದಕಸ್ನಾ ನಮಂಗಳಮಂ ತೀರ್ಥಕರಂಗೆ 
ಮೆಂಗಳರವಂ ಕೆಯ್ದಣ್ಕೆ ಕಲ್ಬೇಶ್ವರರ್‌ (ಪುಷ್ಪಪು. ೧೧-೪೬). 
[ಕಲ್ಪ * ಈಶ್ವರ) 
ಕಲ್ಪೊನ್ನೆ, ಕಲ್ಲೊನ್ನೆ (ನಾ). ಒಂದು ಬಗೆಯ ಸಸ್ಯ: ಕಲ್‌ಹೊನ್ನೆ, 
ಕಿರಿಹೊನ್ನೆ, ಕಲ್‌ಪೊನ್ನೆ, ಹರಳುಹೊನ್ನೆ (ಮೈಡಗಿ. ೧೬-೨೮೬). 
ಕಲ್ಹೊನ್ನೈ: ಕಲ್‌ಹೊನ್ನೆ, ಕಿರಿಹೊನ್ನೆ (ಮೈಡಗಿ. ೧೬-೨೮೬). 
[ಕಲ್‌ + ಪೊನ್ನೆ) 
ಕೆಲ್ಪತ್ತು "ಕಲಬತ್ತು' ನೋ. 
ಕಲ್ಪಸರಿ, ಕಲ್ಲುಬಸರೆ, ಕಲ್ಲುಬಸುರಿ (ನಾ). ಒಂದು ಬಗೆಯ ಬಸರಿ 
ಮರ (8). ಕಲ್ಲುಬಸರೆ: ತಿಲಕ, ಕರಿತಿಲಕ, ಕಡನೆ, ಕಲ್ಲುಬಸರೆ ... 
ಮೊದಲಾದ ಪುಸ್ಪಫಲಭರಿತವಾದ ವೃಕ್ಷಂಗಳನ್ನೂ (ಕೃವಾಆ. ೨೨೮). 
ಕಲ್ಲುಬಸುರಿ: *ಕಲ್ಲುಬಸುರಿ-ಪ್ಲಕ್ಷ, ಸುಪಾರ್ಶ್ವಕ, ಕಪೀತನ” 
(ನಾಚಿರಾ. 8). [ಕಲ್‌ * ಬಸರಿ). 
ಕಲ್ಬಾಗೆ (ನಾ). ಬಾಗೆಯ ಮರದಲ್ಲಿ ಒಂದು ಬಗೆ; ಶಿರೀಷದ ಮರ: 
ಬಾಗೆ, ಕಲ್ಪಾಗೆ, ಹೊಂಬಾಗೆ (ಮೈಔಗ. ೪-೬೪). [ಕಲ್ಯ್‌ + ಬಾಗೆ] 
ಕಲ್ಬಾನಿ (ನಾ). - ಕಲ್ಲೋಣಿ: ದನಗಳಿಗೆ ಕಲ್ಬಾನಿಯಲ್ಲಿ ನೀರು ಹಾಕು 
ತ್ತಾರೆ (ರೂಢಿ). [ಕಲ್‌ + ಬಾನಿ] 
ಕಲ್ಬಾನೆ (ನಾ). ಒಂದು ಬಗೆಯ ಮರೆ: ಕಿರಲ್‌ಬೋಗಿ, ಬೋವು 
ಮರ, ಹಿರಿಬೋಗಿ, ಕರ್ಮರ, ಕಲ್‌'ಬಾನೆ (ಮೈಔಗಿ. ೪೪-೮೭೩). 
[ಕಲ್‌ + ಬಾನೆ?) 
ಕಲ್ಫಾಳೆ "ಕಲ್ವಾಟ್‌' ನೋ. 
ಕಲ್ಪಿಕ್ಕಿ (ನಾ). ಒಂದು ಬಗೆಯ ಬಿಕ್ಕೆಯ ಮರ: ಕಲ್‌ಬಿಕ್ಕಿ, ನರಿ 
ಬಿಕ್ಕಿ (ಮೈಔಗಿ. ೩೩-೬೩೬). [ಕಲ್‌ + ಬಿಕ್ಕಿ) 
ಕಲ್ಬೆಸ "ಕಲ್ಪೆಸ' ನೋ. 
ಕಲ್ಬೊಂಜೆ (ನಾ). ಕಲ್ಲಿನ ಬೊಂಬೆ; ಶಿಲಾಮೂರ್ತಿ: ಸಡಗರದೊಳಂ 
ಶಿವಾಲಯದ ಕಲ್ಪೊಂಬೆಗಳ ನಡೆದು ನರ್ಶಿಸುತ್ತಿರ್ದುವು(ಡೆಬಪು.೪-೩೪). 
[ಕಲ್‌ + ಬೊಂಬೆ) 
ಕಲ್ಬೋವು (ನಾ). ಒಂದು ಜಾತಿಯ ಮರ: ಹೈಗ, ಉನ್ನಿಮರ, ಕಲ್‌ 
ಬೋವು, ದೊಡ್ಡೆಲೆಭೋಗಿ (ಮೈಡಔಗಿ. ೪೪-೮೭೪). [ಕಲ್‌ * ಬೋವು] 
ಕಲ್ಮಡು (ನಾ). ಕಲ್ಲಿನಲ್ಲಾದ ಮಡು; ಒಂದು ಮಡುವಿನ ಹೆಸರು 
(?) : ಶಿನಾಪುರದ ಪೊಲಮೇರೆ ಪೂರ್ವ್ವದಿಶಾಭಾಗದೊಳ್‌ ಕಲ್ಮಡುವುಂ 
ಕೊಂಮದಿಚಿಜುವುಂ (ಸೌಇಇ. -2೫-1, ೧೨೧-೪೧ ; 1057). 
[ಕಲ್‌, + ಮಡ್ಕು) 
ಕಲ್ಮಣೆ (ನಾ). ಕಲ್ಲಿನ ಮಣೆ; ಶಿಲಾಪೀಠ: ಈ ಕಲ್ಮಣೆಯ ಮೇಲ್ಭುಳಿತು 
ಗೀತೆಯನು ಕೇಳುನೆವು (ಚಂದ್ರಸ. ೭೪-೫). ([ಕಲ್ಕ್‌ * ಮಣೆ] 
ಕಲ್ಮದ, ಕಲುಮದ, ಕಲ್ಲುಮದ (ನಾ). ಶಿಲಾಜಿತು : *ಅದ್ರಿಜತು- 
ಕಲ್ಮದ” (ಓಷಧಿ. ೫); ಗಾಯಕ್ಕೆ ಕಟ್ಟಲು ಕಲ್ಮದವನ್ನು ಹಿಡಿಕೊಡು 
ಶಿವಯ್ಯ ಧಾವಿಸಿಬಂದರು ( ತ್ಯಾಗಮ. ೩೮). ಕಲುಮದ : *ಕಲುಮದ- 
ಗೈಕೀಯ, ಅರ್ಥ್ಯ, ಗಿರಿಜ? (ನಾಚಿರಾ. ಕಿ). ಕಲ್ಲುಮದ : “ಅದ್ರಿಜಂ 
ಕಲ್ಲುಮದಂ” (ಅಕಾನಿ. ೧-೩೧) ; ತ್ರಿಫಲೆ, ಶೋಧಿಸಿದ ಕಲ್ಲುಮದ... 
ಚೂರ್ಣವ ಮಾಡಿ (ವಿವೈವಿ. ೪೪). [ಕಲ್‌ * ಮದ್ಯ] 


ಕಲ್ಮೀನ್‌ 


ಕಲ್ಮನೆ (ನಾ). ಬಂಡೆಗಲ್ಲಿನಲ್ಲಿ ಕೊರೆದ ಮನೆ, ಗವಿ: ಮಂಗ(ಲೀ) 
ಸ(ಶ)ನಾ ಕಲ್ಮನೆಗೆ ಇತ್ತೊದು (ಇಆ. 2, ೬೦-೨; 7ನೆಯ ಶತ); 
ಬಾದಾಮಿಯ ಕಲ್ಮನೆಗಳನ್ನು ಕಾಣಬೇಕೆಂದಿದ್ದೇವೆ (ಹಾಡುಹು. ೯೭). 
[ಕಲ್‌ * ಮನೆ] 
5| ಕಲ್ಮರಿಗೆ, ಕಲ್ಲುಮರಗೆ, ಕಲ್ಲುಮರಿಗೆ (ನಾ). ಕಲ್ಲಿನಿಂದ ಮಾಡಿದ 
ಮರಿಗೆ, ಪಾತ್ರೆ: ಕಲ್ಮರಿಗೆಯಲ್ಲಿ ಉಪ್ಪಿನಕಾಯಿ ಇದೆ (ರೂಢಿ). 
ಕಲ್ಲುಮರಗೆ: ಕಲ್ಲುಮರಗೆಯಲ್ಲಿ ನೆನೆಸಿಟ್ಟಿದ್ದ ಅವಲಕ್ಕಿ... 
ತಿನ್ನುತ್ತಿದ್ದ (ಸಾಹೇಬ್‌. ೧೮) ; ಬಳಪದ ಕಲ್ಲಿನಿಂದ ನಮ್ಮ ದೇಶದಲ್ಲಿ 
ಕಲ್ಲುಮರಗೆಗಳನ್ನು ಮಾಡುತ್ತಾರೆ (ಗುಣಸಾ. ೬). ಕಲ್ಲುಮರಿಗೆ : (8). 
10 [ಕಲ್‌ * ಮರಿಗೆ (ಆ ಮರಗೆ)] 
ಕಲ್ಮಲರುಳಿ (ನಾ). ಒಂದು ಪ್ರದೇಶದ ಹೆಸರು (?): ಪೆಟ್ನನನ್ನಿ 
ಕೆಆಕಿಯ ಮೂಡೈ ಕಡೆಗೋಡತ್ತಿ ಬಲಗೈ ನಡದು ಕಲ್ಮಲರುಳಿ ಕೊಲಿಗ 
ನ್ಮೇಲಕಾರಜಕಿ ಎ ಇಟ್ಟಗೆ ಸೊಣೆ ಎ (ಎಕ. ೫ (5), ಚಿಕ್ಕಬ. ೬೬-೨೦; 
ಸು. 850). [71 
15| ಕಲ್ಮಷ (ಗು). ೧. ಕೊಳೆಯಿಂದ ಕೂಡಿದ ; ಮಲಿನವಾದ. ೨. ಪಾಪ 
ಯುಕ್ತವಾದ; ಪಾಹಿಷ್ಕವಾದ. (ನಾ). ೩. ಕೊಳೆ; ಗಸಿ: 
ಹೃದಯದ: ಕಲ್ಮಷವೆಂತು ಮಾಣ್ಟುದು (ಬಸವ. ೪೧). ೪. ಪಾಪ: 
ಕಲ್ಮಷದ ಯುಗಧರ್ಮವೆಯ್ದೆ ಪೊರ್ದದು ತನಗೆ (ನಂಬಿರ. ೯-೪); 
ಕೇಳು ಭೂಕಾಂತ ನಿರ್ಮಳಚಿತ್ತನಾಗಿ ಕಲ್ಮಷವಳಿದು ಪ್ರೀತಿಯಿಂದಾಲಿ 
ಸುವದು (ಪ್ರೌಢರಾ, ೭-೨). ೫. ನರಕಲೋಕದ ಒಂದು ಭಾಗ; 
ಒಂದು ಬಗೆಯ ನರಕ. ೬. ಕುಂದು; ಕೊರತೆ. [xo] 
ಕಲ್ಮಸಿಕ (ನಾ). ಕಶ್ಮಲ; ದೋಷ (?): ಕಲ್ಮಷಿಕವಾಗಿ ತನ್ನೊಕ್ಕರ್ಲ 
ಮಕ್ಕಳಿನೆಕ್ಕಸಿರ್ಕಮಾದೊಡೆ ಪಾರ್ವಂ ಮಲ್ಮಲನೆ ಮಜುಗಿ ಕೂಡೆ 
ಯೊಡಲ್ಮಸಿಯನ್ಪಿನೆಗೆಮೆಯ್ದೆ ಬೆದಬೆದಬೆಂದಂ (ಸುಕುಮಾ. ೨-೧೦). 
(7 
ಕಲ್ಮಳೆ, ಕಲುಮಳೆ, ಕಲುವಳೆ (ನಾ). ೧. ಕಲ್ಲುಗಳ ಮಳೆ: ಹೈಡಿಂಬಿ 
ನಗುತೆ ಸಂತತಂ ಕಜಕಿವ ಕಲ್ಮಳೆಗಳಂ ಸೃಜಿಸಿ ಬಲಮಂ ತವೆ ಪೊರಳ್ಳಿ 
(ಜೈಮಿಭಾ. ೪-೧೬). ೨. ಆಲಿಕಲ್ಲು ಮಳೆ. ಕಲುಮಳೆ : ೧. ಕಲು 
ಮ[ಪಾಠಾಂ. ವ]ಳೆಯ ಕೋಲಾಹಲಕ್ಕಿವರಳುಕದಿಜೌದರು ಸುರಗಿಯಲಿ 
(ಕುವ್ಯಾಸ,೩-೫೦). ಕೆಲುವಳೆ: ೧. ಮೂಜುಕೋಟಯ ಭಟರು ಕಜಕಿದರು 
ಕಲುವಳೆಯನು (ಕುವ್ಯಾಅ. ೧೨-೪೦). [ಕಲ್ಯ ಇ ಮಳೆ (ಆ ಮಟ್‌)] 
ಕಲ್ಮಾಟಿ (ನಾ). ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ; ಕಲ್ಲಿನಲ್ಲಿ ಕೊರೆದ 
ಪ್ರತಿಮೆ: ಬೆಣ್ನೆಕಲ್ಲ ಸೀಮೆಯ ಕಾಳಗದಲ್ಲಳಾಆ ನಾಯಕನೆಜಕಿ 
ಯಮ್ಮ ಸತ್ತಡೆ ಕಲ್ಮಾಟಗೆಯ್ದರು (ಶಾಸಪ. ೨-೧೧). "ಕಲ್ಪಾಟ್ಯು' 
ಪರಾ. [ಕಲ್ಕ್‌ *- ಮಾಟ] 
ಕಲ್ಮಾಡ, ಕಲ್ಲುಮಾಡ (ನಾ). ಕಲ್ಲಿನಿಂದ ಕಟ್ಟಿದ ಉಪ್ಪರಿಗೆ; 
ಕಲ್ಲಿನ ಮನೆ: ನಾಗರಿಕರ ತಾರುಣ್ಮಮದವ ಕಲ್ಮಾಡ ಹೊಗಳುತಿಹವು 
(ಮೇಘದೂ. ೭-೮).  ಕೆಲ್ಲುಮಾಡ: ನದ್ದೆಯೆಂದರೆ ಕಲ್ಲುಮಾಡ 
ಜಡೆದಿಹ ಬೇಡಿ (ಸಖೀಗೀ. ೬೩-೨). [ಕಲ್‌ + ಮಾಡ್ಕ) 
ಕಲ್ಮಾಷ (ಗು). ೧. ಮಿಶ್ರವರ್ಣವುಳ್ಳ ; ಚುಕ್ಕೆ ಚುಕ್ಕೆಯಾದ : 
*ಚಿತ್ರಃ, ಕಿಮ್ಮಾರಃ, ಶಬಳಃ, ಕಲ್ಮಾಷಃ... ಖಚಿತಃ - ಈ ೧೧ ಬೆರಸಿ 
ದುದು? (ಹಲಾಯು. ೧೨೨-೫೪). ೨. ಕಪ್ಪು ಬಿಳುಪು ಕೂಡಿದ; 
ಬೂದುಬಣ್ಣ ವುಳ್ಳ :  “ಕಲ್ಲ್ಮಾಷಯೆಂಬುದು ಎಡವರ್ಣಂ” 
(ಹಲಾಯು. ೧೨೧-೫೧). ೩. ಕಪ್ಪುಬಣ್ಣದ (ಕಿ). [ಸಂ.) 
ಕಲ್ಮೀನ್‌ (ನಾ). ಒಂದು ಬಗೆಯ ಮಾನು: ಭರದಿ ತಾಂ ಕಲ್ಮೀನ್ನ 
ಳೊಗೆವ ಕಲ್ಲೋಲದಿಂ (ಉದ್ಭಟ. ೩-೮೩). [ಕಲ್‌ + ಮಾನ್‌] 


20 


23 


35 


ಆ 
ಐ 
ಹಾಲಾ ತಾಕಾ ಣಾ ಡಾಲಿ ಸ ಸಲ್ಲಲಿ ——————————— 


ಕಲ್ಮುತ್ತುಗ 


ಕಲ್ಮುತ್ತುಗೆ (ನಾ). ಒಂದು ಬಗೆಯ ಮುತ್ತುಗದ ಮರ: ಕಲ್‌ 
ಮುತ್ತಗ, ಕಲ್‌ ಹೊನ್ನೆ, ಕರೀಹೊನ್ನೆ, ನೇಹಿ (ಮೈ ಇಗ. ೫೮-೧೧೭೫). 
[ಕೆಲ್‌ 4 ಮುತ್ತುಗ (೮ ಮುಟ್ತುಗ)] 
ಕಲ್ಮುರಿ (ನಾ). (ಕರಾ) ಒಂದು ಜಾತಿಯ ಮಾನು. 
[+ ತುಳು. ಕಲ್ಮುರೊ] 
ಕಲ್ಮೆ (ನಾ). ವಿದ್ಯೆ; ಪ್ರೌಢಿಮೆ; ಚಾತುರ್ಯ (7). "ಕಲ್ಮೆನೆಟು' 
"ಪರಾ. [ಕಲ್‌, + -ಮೆ,] 
ಕೆಲ್ಮೆಯ್‌, ಕಲುಮೈ (ನಾ). ಕಲ್ಲಿನಂತಹ ಮೈ ಗಡುಸಾದ ದೇಹ: 
ಆರಾರ ಕಲ್ಮೆಯ್ಲ ಳೊಳ್‌ ನಾಂಟವೆನುತ್ತಂತೆಲ್ಲರುಂ ಬಾಯ್ವಿಡೆ ie 
ಪೂಗೋಲ್ಗ ಳೈ ತಂದುವಾಗಳ್‌ (ಕಬ್ಬಿಕಾ.೩೦೩). ಕಲುಮೈ : 
ಕಲುಮೈಯಾಜಿ ಕಡುಗೋಮಲತೆಯೆತ್ತಲು' HAE ಬಲುಹಿ 
` ಜಿತ್ತಲು (ಕುವ್ಕಾವಿ. ೩-೮೭). [ಕಲ್‌ * ಮಯ್‌] 
ಕಲ್ಮೆನೆಲು (ಕ್ರಿ). ಪ್ರೌಢಿಮೆ ಹೊಂದು; ಚತುರನಾಗು : ನನ್ನಗನ್ಯಾದೆ 
ಕಲ್ಮೆ ವೆತ್ತರಿಭೂಭುಜರನ್ತ ಅ ೩ ೫ ೫x ಕಲ್ಲಯದೇವರಿನ್ನಗರಮಂ 
ಬನ್ನಾಸ್ತಿರೆ (ಸೌಇಇ. 120-1, ೨೨-೬; 929). 
[ಕಲ್ಕಿ + ಲು] 
ಕಲ್ಕೊ ರಡಿ, ಕಲುಮೊರಡಿ, ಖಲ್ಮೊಅಡಿ' (ನಾ). ಕಲ್ಲಿನ ಗುಡ್ಡ : 
Fy SERRE ಕರಲು ಕಲ್ಮೊರಡಿ ಬೆಳೆಯಲು (ಸಿದ್ಧರಾ. pa 
ಕಲುಮೊರಡಿ: ತಳಿರೆತ್ತ ಬಿಸಿಲೆತ. ಹಂಸಶಿಶುವೆತ್ತ ಕಲುಮೊರಡಿಯೆತ್ತ 
. (ಸಿದ್ದರಾ. ೨-೨೭). ಖಿಲ್ಮೊಲಿಡಿ : ಮೂಡಲು ಕರಿಯ ಖಲ್ಮೊಜಡಿಯೆ 
ಆಂತೆ ಬರೆ ವಟಿ್ರಿಕ್ಷವೆ (ಎಕ. 2೭, ದಾವಣ. ೧೯-೧೪ ; 1048). 
[ಕಲ್‌, * ಮೊರಡ್ಡಿ] 
ಕಲ್ಕ (ಗು). ೧. ಸಿದ್ಧವಾದ; ಸನ್ನದ್ಧವಾದ. ೨. ಶಸ್ತ್ರಸಜ್ಜಿ ತವಾದ. 
೩. ಮಂಗಳಕರವಾದ ; ಶುಭ್ರವಾದ. ೪. ಎಚ್ಚರಿಕೆ ಕೊಡುವ, 
ತಿಳಿವಳಿಕೆ ನೀಡುವ; ಬೋಧಪ್ರದವಾದ (9). (ನಾ). ೫. ರೋಗ 
ವಿಲ್ಲದವನು ; ಆರೋಗ್ಯವಂತ: “ಕಲ್ಕನೆನೆ ವಾರ್ತನೆನೆ ಕುತ್ತವಿಲ್ಲ 
ದನಕ್ಕು? (ಮಂಗರಾ. ೭೧-೧೯). ಹ. ಬೆಳಗಿನ ಜಾನ; ಪ್ರಾತಃಕಾಲ: 
*ದ್ಯುಮುಖಂ . . . ಕಲ್ಕಮುಷಮೆಂಜಿನಲು ಪ್ರಾ ಕ್ಕಾಲನುಕ್ಯು? 
(ಮಂಗರಾ. ೨೦-೮) ; ಕಲ್ಕದೊಳ್‌ ಕುಳಿರ್ವ ಮಂಜೊಳಗೊಂದಿದ 
ಮೊಲ್ಲೆ ವೂವನಾರಡಿವೊಲೆ ಭೋಗಿಸಲ್ಯಮುಳಿಯಲ್ಯಮಣಂ ಬಗೆದ 
ರ್ಪೊಡಾರೆ ನಾಂ (ಶಾಕುಂತ. ೬೭-೧೧೯). ಓ. ಮದ್ಯ; ಮಾದಕವಾದ 
ಪಾನೀಯ ; *ಮೈರೇಯಮಾಸವಂ . * ಕಲ್ಕಿ ಮೆನೆ ಕಳ್ಳೆ ನಿಕ್ಳು3 
(ಮಂಗರಾ. ೬೫-೮). ತ ನಿನ್ನೆ; ಹಿಂದಿನ ದಿವಸ: ಚಃ ಯೆಂಬಲ್ಲಿ ಯುಂ 
ಕಲ್ಕಮೆಂಬುದು? (ಹಲಾಯು. ೧೩೫-೨೩); “ಪೂರ್ವದಿವಸಮಂ 
ನುಡಿಯ ಕಲ್ಮಮೆಂದೆಂಬುದು * (ಮಂಗರಾ. ೧೪೧-೧೩). ೯. ವೈರ 
ಶತ್ರುತ್ವ. ೧೦, ಪರಸ್ಪರ ಬಂಧನ; ಒಬ್ಬರನ್ನೊಬ್ಬರು ಕಟ್ಟುವುದು 
ಅಥವಾ ಬಂಧಿಸುವುದು. ೧೧. ಚತುರನಾದವನು ; ಕಲಾಭಿಜ್ಞ. 
೧೨. ಕಿವುಡ ಹಾಗೂ ಮೂಕ: ಆ ಹಗೆ ಪೂರ್ವವಾಸರ ಪರಸ್ಪರ 
ಬಂಧನ ಕಲ್ಕವಾಚಕಂ (ನಾನಾರ. ೧೦೬). (ಸಂ. 
ಕಲ್ಯದರಸಿ (ನಾ). ಒಂದು ಮೂಲಿಕೆಯ ಹೆಸರು: “ತ್ರಾಯಮಾಣಕಾ 
- ಕೆಲ್ಕದರಸಿ” (ಓಷಧಿ. ೬೮).' [ಕಲ್ಯ ದರಸಿ] 
ಕಲ್ಯಾಣಿ (ಗು). ೧. ಚೆಲುವಾದ; ಸುಂದರವಾದ. ೨. ಮಂಗಳಕರ 
ವಾದ; ಸುಖಕರವಾದ. (ನಾ). ೩. ಒಳಿತು; ಶುಭ; ಶ್ರೇಯಸ್ಸು; 
ಅದೃಷ್ಟ; ಮೇಲ್ಮೆ: “ಶ್ವಃ(ಸ್ವ)ಶ್ರೀಯಸಂ, ಕಲ್ಯಾಣಂ... ಮಂಗಳಂ 
- ಈ ೧೧ ಒಳ್ಳೆತರ್ಕೆ ಪೆಸರ್‌? (ಹಲಾಯು. ೨೦-೧೨೨); *ಕೆಲ್ಯಾಣ 
ಮೆಂದೆನಲ್ಕೊಲ್ಳಿ ಳ್ಳಿತಕೆ ಪೆಸರೆನಿಕ್ಕುಂ * (ಮಂಗರಾ. ೪-೨೬). 


೧೬೦೮ 


26 


45 7 


ಕಲ್ಯಾಣಮಂಡಪ 


೪. ಚಿನ್ನ; ಹೊನ್ನು : “ಕಲ್ಯಾ ಣಮೆನಲೋರಂತೆ ನಿಷ್ಕಮೆನೆ. , 
ಹೊನ್ನಿಂಗೆ ನಾಮಮಕ್ಕು 0? (ಮಂಗರಾ. ೩೦-೪); ಕಲ್ಯಾಣಭೂಭೃತ್ಸದನ 
ಧನದ ಮಿತ್ರಂ... ಶ್ರೀಶೈವ ಶ್ರೇಯಮಂ ಮಾಲಕ್ಕಿಮಗನವರೆತಂ 
(ರಾಜಶೇ. ೧-೧). ೫. ಮದುವೆ; ವಿವಾಹ: ಹರಿವಿರಂಚಿಗಳಿಂದ ಮುನ 
ಉಮೆಯ ಕಲ್ಯಾಣದಿಂದ ಮುನ್ನ (ಬಸವ. ೨) ; ಗಿರಿಸುತೆಯ ಕಲ್ಮಾಣ 
`ದೇಳ್ಸೆಯನೊರೆದುವವು ಸಹವಾಗಿ ಸಂಪಾನರನೊಳ್ಳೆ ಕೃಂಬಡೆದ ಹರಿ 
ದೇವಂಗೆ ವಂದಿಸುವೆ (ಕಂಕದಾ: ೧-೧೩). ೬. ವೈಭವ ; ಉತ್ಸವ ; ಕನ್ಮಾ 
ರೆತ್ನಮಮಂಬರೋಚಿತ ಕಲ್ಯಾಣಂಗಳಿಂದಂ ಆ ಪುರುಸರತ್ನಾಕರನೊಳ್‌ 
ನೆರವಿ (ಆದಿಪು. ೧೩-೮೦ ವ). ೬. [ಜೈನ] ಜಿನನಿಗೆ ಮಾಡುವ ಐದು 
ಮಹೋತ್ಸವ : ವಾಸುಪೂಜ್ಯಂಗೆ ಜನ್ಮಾಭಿಷವಣ ಕಲ್ಮಾಣಮಾಯ್ತು 
(ಶಾಸ್ತ್ರಟೀ. ೧೨-೧೨). "ಪಂಚಕಲ್ಯಾಣ? ಪರಾ. ೮. ಒಂದು 
ಪಟ್ಟಣದ ಹೆಸರು. ಐ ಚಾಲುಕ್ಯರ ಹಾಗೂ ಕಲಚೂರ್ಯರ 
ರಾಜಧಾನಿ: ಕಲ್ಯಾಣದ ನೆಲೆವೀಡಿನೊಳ್‌ (ಹೈಆಸಿ. ೫-೬; 1088) ; 
'ಕಲ್ಕಾಣವಣಕಿಯೆ  ಕಟಿಕವಣಿಯೆ ಬೇಂಟಿಯನಾಡುತ್ತಿದ್ದೆ ಎನ್ನ ಕೈ 
`ನೋಡಿ ಭೋ (ಅವಚಂ. ೧೨೦-೫೪೭) ; ಕೆಟ್ಟಿತು ಕಲ್ಯಾಣ (ಬಸವ. ೬೩೬). 
೯. [ಛಂದ] ಒಂದು ಅಕ್ಷರವೃತ್ತದ ಹೆಸರು: ಕೋಣೇ ವಾಯು 
ದಿನೇಶನೀಶ್ವರೆಂ ಬಾಣಸ್ಥಾನದೊಳಾಗೆ ವಿಶ್ರಮಂ ಜಾಜೇ ನೀಂ ತಿಳಿ 
ಬಂದೊಡಕ್ಕೆ ತ್ರ ಲ್ಮಾಣ ಂ[ಪಾಠಾಂ. ಕ ಲ್ಮಾ ಣೇ] ಪಂಕಜಲೋಚನೇ 
(ಛಂದೋಂಜು. ೨-೭೨), [No]. 
ಕಲ್ಯಾ ಣಕಾರಕ (ಗು). ೧. ಮಂಗಳವನ್ನುಂಟುಮಾಡುವ ; ಶುಭ 
' ಕರೆವಾದ. (ನಾ). ೨. ಒಂದು ಕನ್ನಡ 'ೈದ್ಯಗ್ರ ಂಥದ ಹೆಸರು : 
ಸುಕರಂ ತಾನೆನೆ ಪೂಜ್ಮ ಪಾದೆ ಮುನಿಗಳ್‌ ಮುಂ ಪೇಟ ಕಲ್ಮಾಣ 
ಕಾರಕಮಂ... ಸೋಮಂ ಪೇಟ್ಜಂ (ಕವಿಡ. 1, ೩೦೩). “ಹ 


'ಕಲ್ಯಾಣಕ್ಸಾರ (ನಾ). [ವೈದ್ಯ] ಒಂದು ಬಗೆಯ ಔಷಧಿ: 


ಕಲ್ಕಾಣಕ್ಟಾರ - ಶುಂಠಿ, ಹಿಪ್ಪಲಿ, ಮೆಣಸು, ಸಂವತ್ಸರ ಲವಣ... 
ಗಜಪುಟಿವ ಹಾಕಿ ಸಾಂಗ ಶೀತಳವಾನ ಮೇಲೆ ಆ ಕಾರಗಳ ತೆಗೆದು 
ಕೊಂಡು . ; . ಸೇವಿಸೆ (ಸಕವೈ. ೩೦೫). [ಕಲ್ಯಾಣ + ಕ್ಷಾರ] 
ಕಲಾ ಣಗರ್ಭ (ನಾ). ೧. ಹಿರಣ್ಯಗರ್ಭ; ಬ್ರಹ್ಮ. ೨. ಒಳ್ಳೆಯದನ್ನೆ 
ಉಂಟುಮಾಡುವವನು. ೧, ೨: ವರವಾಣಿ BS CR, 
ಕಲ್ಮಾ ಣಗರ್ಭನಾಗಿಯುಮಜನಂತಿಕೆ ಜಡಜಜನೆಸಿಸದೆ ತದ್ದುರು ಕರಕಂ 
ಜಾತಜಾತನೆನಿಸಿದನೀತೆಂ (ರಾಜಶೇ. ೧-೬೪). [ಕಲ್ಯಾಣ ಗರ್ಭ] 
ಕಲ್ಯಾಣಫೃತೆ (ನಾ). (ಜ್ವರಪರಿಹಾರಕ್ಕಾಗಿ ತುಪ್ಪದಲ್ಲಿ ಮಾಡಿದ) 
ಔಷಧಿ ದ್ರವ್ಯಗಳ ಒಂದು*ಪಾಕ : ಕಲ್ಮಾಣಫೃತ - ತಾಳೀಸಪತ್ರೆ, . 
ಅಳಿಲೆಕಾಯಿ . . . ಹಾಕಿ ತುಪ್ಪ ಉಳಿಯುವ ಹಾಗೆ ಪಾಕಮಾಡಿ, ಇಳುಹಿ 
ಕೊಂಡು ಉದಯದಲ್ಲಿ 'ಸೇವಿಸೆ ಚಾತುರ್ಥಿಕೆ. .. ಜೀರ್ಣಜ್ವರ ಇವಿಷ್ಟರ 
ಪರಿಹಾರಮಕ್ಕುಂ'(ಸಕವೈ. ೧೧೯). [ಕಲ್ಮಾಣ*- ಘೃತ] 
ಕಲ್ಯಾಣಪೂರಿ (ನಾ). ರೇಸ್ಮೆಯಲ್ಲಿ ಒಂದು ಬಗೆ: ಕಲ್ಯಾಣಪೂರಿ... 
ಇದರ ಹೊರ್ತು ಮತ್ತೂ ರೇಶ್ಮಿಯಲ್ಲಿ ಬಹಳ ಜಾತಿ ಗಳುಂಟು 
(ಮುಂಬವ್ಯಾ. ೧೧೦). [2] 
ಕಲ್ಯಾಣಜಾಳೆ (ನಾ). ಬಾಳೆಯಲ್ಲಿ ಒಂದು ಬಗೆ: ಕಲ್ಮಾಣಬಾಳಿ 
ರುಚಿಯಾಗಿರುತ್ತದೆ (ರೂಢಿ). [ಕಲ್ಯಾಣ ಬಾಳ್ಕೆ (ಆ ಬಾಟ್‌)] 
ಕಲ್ಯಾಣಮಂಟಪ (ನಾ). ಮದುವೆ ಮೊದಲಾದ ಮಂಗಲಕಾರ್ಯ 
ಗಳಿಗಾಗಿ ಕಟ್ಟಿಸಿದ ಭವನ ; ಮದುವೆ ಮನೆ. [ಕಲ್ಮಾಣ * ಮಂಟಪ] 
ಕಲ್ಯಾಣಮಂಡಪ (ನಾ). - ಕಲ್ಯಾಣಮಂಟಪ: ಕಲ್ಮಾಣಮಂಡಪ 
ದಲ್ಲಿ ಸಂಗೀತೆ ನರ್ತನ ಇತ್ಯಾದಿ ಕುಶಲಕಲಾಪ್ರದರ್ಶನಕ್ಕಾಗಿ ಚಿತ್ರ 
ಫಲಕಗಳಿರುವುವು (ಹೊಯ್ಸವಾ. ೧೯). [ಕಲ್ಯಾಣ + ಮಂಡನ) 


ಕಲ್ಯಾಣಮಿತ್ರ 


ಕಲ್ಯಾಣಮಿತ್ರ (ನಾ). ಒಳ್ಳೆಯದಾಗುವಂತೆ ಸಹಾಯ: ಮಾಡುವ' 


ಮಿತ್ರ: ಗಭೀರ ಘೋರ ಸಂಸಾರಪಾರಾವಾರಪಾತಕ್ಕೆ ಏವ್ಯ್ಯಾಗಲೀ 
ಯದಾವೊಂ ಕಾವೊನ ದಲು ಂದಮೆಮಗೆ ನೀನೆ ಕಲ್ಯಾಣಮಿತ್ರನೈ 
(ಶಾಂತಿಪು. ೬-೯೦೪). [ಕಲ್ಯಾಣ * ಮಿತ್ರ] 
ಕಲ್ಯಾಣಸೇನೆ (ನಾ). ಕಡಲೆಯನ್ನು ಸಕ್ಕರೆ ಪಾಕದಲ್ಲಿ ಹಾಕಿ 
ಮಾಡಿದೆ ಒಂದು ಬಗೆಯ ಸಿಹಿ ತಿಂಡಿ; ಕಡಲೆ ಮಿಠಾಯಿ: 
ಹಳ್ಳಿಗೆ ಬಂದಮೇಲೆ ಊರಿನ ಮಕ್ಕಳಿಗೆಲ್ಲಾ ಚಿಕ್ಕ ಬತ್ತಾಸು-ಕಲ್ಮಾಣ 
ಸೇವೆ ಹಂಚುತ್ತಿದ್ದ (ಊರುಕ. ೩೧). [ಕಲ್ಯಾಣ್ಯ* ಸೇವೆ?] 
ಕಲ್ಯಾಣಿ, (ಗು). ೧. ಮಂಗಳಕರವಾದ ; ಶುಭವಾದ. ೨. ಸಂತೋಷ 
ವುಳ್ಳ; ಆನಂದವ ನ್ನು ಪಡೆದ. (ನಾ). ೩. ಶುಭವನ್ನು ನೀಡು 
ನವಳು; ಮುಂಗಳದಾತೆ: ವರದಡೆ ಕಲ್ಯಾಣಿ ಫಣಿವೇಣ ವಾಣಿ 
(ಜೈಮಿಭಾ. ೧-೪). ೪. ಪಾರ್ವತಿ: ಚಿಂದಳಿರುದೈತ್ತಾಲವೃಂತಂ 
ಬಿಡಿದು ಪದೆಪಿನಿಂ ಬೀಸೆ ಕಲ್ಯಾಣಿ ತಾಂ ಕಣ್ಣೊಳಿಸಿರ್ದಂ... ಭಾಳ 
ನೇತ್ರಂ (ಶಬಶಂ. ೩-೬೪). ೫. ಲಕ್ಷ್ಮಿ (8). ೬. ಚೌಕಾಕಾರದ 
ಕಲ್ಲಿನ ಮೆಟ್ಟಲುಗಳಿರುವ ಕೊಳ; ಹೊಕ್ಕರಣೆ: ಬಲ್ಲಾಳನು 
ಈಶಾನ್ಯದಿಕ್ಕಿನಲ್ಲಿ ವಾಸುಡೇವತೀರ್ಥನೆಂಬ "ಕಲ್ಯಾಣಿಯನ್ನು ಮಾಡಿಸಿ 
ದನು (ಹೊಯ್ಸವಾ. ೨೩) ; ಗುಡ್ಡದ ಕೆಳಗೆ ಕಲ್ಯಾಣಿಯೊಂದರ ದಡ 
ದಲ್ಲಿರುವ ಕಟ್ಟೆಯನ್ನು ಪ್ರಸನ್ನರಾಯರ ಕಟ್ಟೆ ಯೆಂದು ಕರೆಯುತ್ತಾರೆ. 
(ಕಛವಿ. 11, ೨೮೬). ೭. ಅದೃಷ್ಟವಂತೆ. 6. [ಸಂಗೀತ] ಒಂದು 
ರಾಗದ ಹೆಸರು: ಕಾಶಿಕಿ... ಕಲ್ಮಾಣಿ... ಎಂಬ ಮೂವತ್ತುನಾಲ್ಕು 
ರಾಗಂಗಳು (ವಿವೇಕ. ೨೩೩). [ಸೆಂ. ಕಲ್ಮಾಣೀ) 
ಕಲ್ಯಾಣಿ, (ನಾ). ಒಂದು ಬಗೆಯ ಬಾಳೆ: ಭಾವಿಸಲು ಮರಬಾಳೆ 
ಕಲ್ಯಾಣ[ಣಿ3 ಬೂದಿಬಾಳೆ (ನವಮೋ. ೨೫-೪೯) ; ಬಾಳೆಯ ಕುಲದಲ್ಲಿ 
ಗುಜರಾಥಿ, ರಸಬಾಳೆ, ಸುಗಂಧಿ, ಕರಿಬಾಳೆ, ಕಲ್ಯಾಣಿ, ಬೂದಿದಾಳೆ 
(ಕೃಷಿಪ್ರ. ೧೫೬). [1] 
ಕಲ್ಲ, (ನಾ). ಕಿವುಡ; ಬಧಿರ. "ಕಲ್ಲಮೂಕ? ಪರಾ. ' (ಸಂ.] 
ಕಲ್ಲ (ನಾ). “ದಡ್ಡ; ತಿಳಿಗೇಡಿ” (ಜಾನಕೋ. ೩೫). 
[5*- ಮರಾ. ಕಲ್ಲ-ಎ ಬರಿದಾದ, ಫೊಳ್ಳಾದ] 
ಕೆಲ್ಲಂಗಡಲೆ "ಕಳ್ಳಂಗಡಲೆ? ನೋ. 
ಕಲ್ಲಂಗಡಿ, ಕಲಂಗಡಿ (ನಾ). ಕರಬೂಜದ ಜಾತಿಗೆ ಸೇರಿದ ಒಂದು 
ಹಣ್ಣಿನ ಬಳ್ಳಿ, ಣ್ಣು : ಕಲ್ಲಂಗಡಿ, ಹೀರಿಯ ಬೀಜ್ಕ ಸಕ್ಕರೀ 
ಸವತಿ ಮೊದಲಾದವುಗಳನ್ನು ಸ್ವಲ್ಪು ಸ್ವಲ್ಪು ಗೊಬ್ಬರವನ್ನು ಹಾಕಿ 
ಬಿತ್ತಿದರೆ ವಿಶೇಷ ಫಲವಾಗಿ ರೊಕ್ಕವಾಗುವದು (ಕೃಷಿಪ್ರ. ೫); ಎರಡು 
ಕಲ್ಲಂಗಡಿ ಹಣ್ಣನ್ನು ಹಿಡಿದೆತ್ತಿ ಕಯ್ಯೊಂದರೊಳೆ ತರಬಹುದೆ (ಇಂಚಾಖ. 
೧೯೬-೬೩). ಕಲಂಗೆಡಿ : ಕಲಂಗಡಿ ಕರಬೂಜು . .. ಇವು ಕಫನಾತಹರ 
(ಅಷ್ಟ್ರಾಂಗ. ೧೩೭). 
[4-ಮರಾ. ಕಲಿಂಗಡ, ಕಲಂಗಡೀ. / ಸಂ. ಕಾಲಿಂಗ, ಕಾಲಿಂಗೀ] 
ಕೆಲ್ಲಂಗುಅಕಳೆ (ನಾ). ಒಂದು ಊರಿನ ಹೆಸರು: ಹೊಲದ ಮೊಗೆ 
ನಾಡದೊಳಗೆ ಕಲ್ಲಂಗುಡದೊಳಗೆ ಕಲ್ಲಂಗುಅಕಿಕೆಯ ಬಟ್ಟಿಯಿಂ ಪಡು 
ವಲು (ಎಇ. ೪, ೧೮-೪೧ 1142). [ಕಲ್‌ + ಕುಲಕ್ಕೆ (ಆ ಕುಣುಕಿ)) 
ಕಲ್ಲಂಚಿ (ನಾ). ಒಂದು ಜಾತಿಯ ಹಕ್ಕಿ (8). (2) 
ಕಲ್ಲಕಮ್ಮಲ (ನಾ). ಒಬ್ಬಾತನ ಹೆಸರು (?) : ಅವನ್‌ ವಿಜಸಿರ್ತ್ತಿರಾ 
` ಕಾಳೆಗದುಳ್‌ ಕುಡನಗರುಳ್‌ ಎಜಕಿದು ಸರ್ಗ್ಗ ಫುಕ್ಕದುನ್‌ ಕಲ್ಲಕಮ್ಮಣ 
ವರದೆ (ಎಕ. ೫ (5), ಚಿಂತಾಮ. ೧೬೬-೯ ; 8ನೆಯ ಶತ). [2] 
ಕಲ್ಲಕಾಯಿ (ನಾ). ಆಲದಕಾಯಿ: “ನಟಿಫಲಂ - ಕಲ್ಲಕಾಯಿ” 
(ಓಷಧಿ, ೧೪೮). (ಕಲ್ಲ ಕಾಯ್ಕಿ (< ಕಾಯ್‌,)) 


೧೬೦೯ 


23 


45 


ಕಲ್ಲನಾರು 


ಕೆಲ್ಲಚಾರಿ (ನಾ). ೧. ಕಲ್ಲಿನಲ್ಲಿ ಕೆಲಸಮಾಡುವವನು ; ಶಿಲಾಶಿಲ್ಪಿ. 
೨. ಒಬ್ಬಾತನ ಹೆಸರು: ಮಲಯ್ಯಂ ವಾಲಬ್ಬೆಯಂ ಮಾಡಿಸಿದಂ 
ಮಾಡಿದಂ ಕಲ್ಲಚಾರಿ (ಎಕ. 21೪, ಎಳಂದೂ. ೯೬-೪ ; 1000). 
[ಕಲ್ಲು (ಆ ಕಲ್ಕ್‌) * ಆಚಾರಿ] 
ಕಲ್ಲಚ್ಚು (ನಾ). ನಕ್ಷೆಯ ರೇಖೆಗಳನ್ನು ಅಥವಾ ಅಕ್ಷರಗಳನ್ನು 
ಒಂದು ವಿಧವಾದ ಮಸಿಯಿಂದ ಬರೆದು ಪ್ರತಿಗಳನ್ನೆತ್ತಲು 
ಉಪಯೋಗಿಸುವ ಕಲ್ಲಿನ ಸಾಧನ; ಶಿಲಾಮುದ್ರಣ: ' ಒಂದು 
ಕಲ್ಲಚ್ಚಿನ ಯಂತ್ರವನ್ನಿಟ್ಟು `ಕಾಂಗ್ರೆಸು ಪ್ರಕಟಣೆಗಳನ್ನು ಹೊರಡಿಸುತ್ತಿ 
ದ್ದವು (ಧೂಮಮ. ೮೯) ; ನಮ್ಮ ಮೊದಲಿನ ಪುಸ್ತಕವು ಕಲ್ಲಚ್ಛಿ (Litho) 
ನಿಂದ ಮುದ್ರಣವಾಯಿತು (ಬಾಲಪ್ರ. 11, ೧೦೦೬). 
[ಕಲ್‌ * ಅಚ್ಚು] 
ಕಲ್ಲಟೆ (ನಾ). (ಕರಾ) ಒಂದು ಜಾತಿಯ ಬಳ್ಳಿಯಲ್ಲಿ ಮಳೆಗಾಲದಲ್ಲಿ 
ಆಗುವ ಕಾಯಿ : ಕಲ್ಲಟಿಯಿಂದ ಮಾಡಿದ ಮಜ್ಜಿಗೆಹುಳಿ ಬಹಳ ರುಚಿ 
ಯಾಗಿರುತ್ತದೆ (ರೂಢಿ). [+ ತುಳು. ಕಲ್ಲಟಿ) 
ಕಲ್ಲಡಿ (ನಾ). ಒಂದು ಬಗೆಯ ಮಾನು: ಹೆಗ್ಗರಿಲುಂ ಕಲ್ಲಡಿ ಶಂಖ 
ಪಾಯನರಿಲುಂಬಂ ಸಾಸೆ ಮೂಗುಂ ... ಪಂದಿಗನೆಂಬ ಮಾನ್ನೆಗೆದನಾ 
ಭಕ್ತಂ ಮಹಾಲೀಲೆಯಿಂ (ಕ್ರಿಪುವಿ. ೫೭-೮). 
[1 ./ ತುಳು. ಕಲ್ಲೇಡೆ] 
ಕಲ್ಲಡಿಕೆ (ನಾ). ಅಡಕೆಯಲ್ಲಿ ಒಂದು ಬಗೆ; ಗಟ್ಟಿಯಾದ ಅಡಕೆ: 
ಕಲ್ಲಡಿಕೆಯು ಬಣ್ಣದಲ್ಲಿ ಹುರಮುಂಜೀ ರು ಇದ್ದು ವಜನ್ನುಳ್ಳದಿರೆ 
ಬೇಕು (ಮುಂಬವ್ಯಾ. ೪೯). [ಕಲ 4 ಅಡಿಕೆ (ಎ ಆಡಕ್ಕೆ) 
ಕಲ್ಲಡುಪು (ನಾ). ಒಂದು ಊರಿನ ಹೆಸರು: ನಗರೂರ ಬೆಳ್ಳಿಯರುಂ 
ಮರವೂರ ವಣ್ಣಾಕರುಂ ಕಲ್ಲಡುಪಿನ ಮಾದಡಿಯುಮೋದೂರ ಜಯ 
ಚಾರುಂ ನರಸಾಕ್ಷಿ (ಮೈಆರಿ. ೧೯೨೬, ೧೧೮-೪೫; 72). '[1) 
ಕಲ್ಲಣ (ನಾ). ಒಬ್ಬಾತನ ಹೆಸರು: ಕಾಳಗಾವುಣ್ಣನ ಮಗ ಕಲ್ಲಣ 
ಬಟ್ಟಿಯ ಪೋಗುತಿರೆ (ಎಕ. ೫281, ಸೊರಬ. ೪೪೫-೭;- 9757); 
ಕರುವರ ಕಲ್ಲಣಂ ಹಂದಿಗೆಯ್ಯ ಸ್ಥಳಂ (ಕ. 1, ೨೫-೮೩; 1186). [?] 
ಕಲ್ಲಣಂಬೆ, ಕಲ್ಲಣಬೆ (ನಾ). ಕಲ್ಲಲ್ಲಿ ಬೆಳೆಯುವ ಅಣಬೆ, --ನಾಯಿ 
ಕೊಡೆ: ನಿನ್ನೀ ಮದನಮಿಥ್ಕೈಯ ಸವೃಸಿದ್ಧಾಂತಗಳೆಂಬ ಕಲ್ಲಣಂಜಿಯ 
ಕಾಂತಾರದೊಳಗಣ ಮರ್ಕಟ ಪ್ರತಾನದಿಂದ ಜೊರಗಣ್ಣೆ ಬಂದು 
(ಮಂತ್ರಶ. ೫೯-೧೪). ಕಲ್ಲಣಬೆ : (9). 
[ಕಲ್‌ *-'ಣಂಬೆ (ಆ ಆಳಂಬೆ)] 
ಕಲ್ಲಣಬೆ "ಕಲ್ಲಣಂಬೆ' ನೋ. 
ಕಲ್ಲಣುಗಿ (ನಾ). ಕಲ್ಲಿನ ಮಗಳು; ಶೈಲಜೆ; ಪಾರ್ವತಿ: ನಿನ್ನಿಷ್ಟಮಂ 
ನಿಲ್ಲದಿತ್ತಪೆನು ಕರಿಮುಖನಾಣೆ ... ಎಂದು ಕಲ್ಲಣುಗಿ ನುಡಿಯಲೈ 
(ಪ್ರೌಢರಾ. ೬-೫೪). "ಕಡಲಣುಗಿ ಪರಾ. 
[ಕಲ್ಯ * ಅಣುಗಿ (ಆ ಅಣುಂಗಿ)]' 
ಕಲ್ಲತಿಗೆಡು (ನಾ). ಒಂದು ಔಷಧಿ ದ್ರವ್ಯ: *ಜನ್ಮನೀ- ಕಲ್ಲತಿಗಡು* 
(ಓಷಧಿ, ೬೦). [ಕಲ್‌ + ತಿಗಡು (ಆ ತಿಗುಡೆ)] 
ಕಲ್ಲತ್ತಿ, (ನಾ). ಅತ್ತಿ ಜಾತಿಗೆ ಸೇರಿದ ಒಂದು ಮಠ: ಅಲ್ಲಿಂ ಪಡುವ 
ಸಿರಿಯರೆಯ ಕಲ್ಲತ್ತಿ ಅಲ್ಲಿಂ ಪಡುವಲ್ಕಡವದ ಕೊಳ (ಎಕ. ೫1, ೩೨೭-೭೭; 
1181); ತಾಜ್‌ ಕಲ್ಲತ್ತಿ ಕರಿಬೇವು ಕಡವ (ಕುರಾಸಾಂ. ೪-೫); ಅತ್ತಿ, 
ಕಲ್ಲತ್ತಿ... ಮೊದಲಾದ ವೃಕ್ಷಂಗಳಿಂದಲೂ (ಕೃವಾಸ. ೫೧). 
[ಕಲ್ಮ್‌ * ಅತ್ತ] 
ಕಲ್ಲತ್ತಿ "ಕಲತಿ' ನೋ. 
ಕಲ್ಲನಾರು "ಕಲ್ಲಾರು' ನೋ. 


ಕಲ್ಲನೆ 


ಕಲ್ಲನೆ (ಅ). ಹೆಚ್ಚಾಗಿ; ಉಲ್ಬಣವಾಗಿ: ಕಲ್ಲನೆ ಕಾಸಿದ ಕೆಂಡಮಂ 
ಮೊಗಂಗಿಡೆ ಗಿಡಿವ೦ (ಅನ ಂಪು. ೯-೩೫); ಗಜಂ ಕಲ್ಲನೆ ಕಾಯ್ದು 
ಪಾಯ್ಜ ಪರದಂಥ))ಗಳಂ ವಿಡಿದೆತ್ತಿ ಸೇನೆಗಳ್‌ ತಲ್ಲಣಿಪಂತು ಪೊಯ್ಯೆ 
(ಮಹಾನೇ. ೧೨-೬೯). 
ಕಲ್ಲನೆ ಕನಲ್‌ - ಕೋಪದಿಂದ ಕಿಡಿಕೆಡಿಯಾಗು: ಕಲ್ಲನೆ ಕನಲ ತ್ತಂ 
ಇರಲ್‌ (ಶಾಂತಿಪು. ೪-೫೭ ವ); ಮೃಗಂಗಳ್‌ ಕಲ್ಲನೆ ಕನಲುತ್ತುಮಿರ್ಪುವು 
(ಅಜಿಪು. ೯-೨೩); ಒಲ್ಲನೆೊನಲ್ಲು ಕಲ್ಲನೆಕನಲ್ಲು (ಅನಂಪು. ೧೩-೨೦ ವ). 
(ಕಲ್ಮ್‌ *-ಅನೈ (ಆ. -ಅನೆಯ್ಯ)] 
ಕಲ್ಲಬೀಜ (ನಾ). (?) : ಬೆಲ್ಲದ ಗೊಟ್ಟು ಕಲ್ಲಬೀಜವಾದಡೆ ಸಿಹಿ ಕುಗ್ಗು 
ನದೇ ಮುಕುರದ ಸಾಕಾರ ಚಿಕ್ಕದಾದಡೆ ಪ್ರತಿಬಿಂಬ ಚಿಕ್ಕುದೇ 
(ಮೋಳಿಮಾ. ೪೧-೧೬೯). [ಕಲ್‌ ? + ಬೀಜ] 
ಕಲ್ಲಮ (ನಾ). ಒಬ್ಬಾತನ ಹೆಸರು: ಕರ್ಗ್ಗಾಮುಣ್ಣರ ಕಲ್ಲಮನೂ 


ರ್ಗ್ಗಾಮುಣ್ಮುಗೆಯ್ಕೆ (ಕಇ. 1, ೧೪-೬ ; 866). [?] 
ಕಲ್ಲಮೂಕ (ನಾ). ಕಿವುಡ ಮತ್ತು ಮೂಕ. 
[ಕಲ್ಲ * ಮೂಕ] 


ಕಲ್ಲರಗು (ನಾ). ಕಲ್ಲಿನ ಅಂಚು; ಕಲ್ಲಿನ ಪಕ್ಕ, — ಪಾರ್ಶ್ವ: ಅಗಲ 
ವಾದ ಕಲ್ಲರೆಗಿನ ಕಾಲುದಾರಿಯಲ್ಲಿ ... ಹೆಂಗಸೊಬ್ಬಳು ಕಣ್ಣಿಗೆ 
ಬಿದ್ದಳು (ಪುನರು. ೪೦೧). [ಕಲ್‌ * ಅರಗ್ಳು) 

ಕಲ್ಲರಳಿ, ಕಲ್ಲರಳೆ (ನಾ). ಅರಳಿಜಾತಿಗೆ ಸೇರಿದ ಒಂದು ಮರೆ: ನೆಲ್ಲಿ 
ನೇಜಕಿಲು ಪನಸ ಕಡಸಿಗೆ ಕಲ್ಲರಳಿ ಕರ್ಪೂರ ಕದಳಿಗಳಿಲ್ಲಿ ನೋಡಿವೆ 
ಭೂಮಿಸುತೆ ( ತೊರರಾ. ೩-೧-೨೯) ; *ಮಿಂಚುಳಿಕಾ- ಕಲ್ಲರಳಿ” (ಓಷಧಿ. 
೧೫೩). ಕಲ್ಲರಳೆ': “ಅಸ್ವಥ ಸಮ್ಮಾರ$- ಕಲ್ಲರಳೆ (ಓನಿ. ೯). 

[ಕಲ್‌ + ಅರಳ್ಳಿ) 

ಕಲ್ಲರಳೆ "ಕಲ್ಲರಳಿ ನೋ. 

ಕಲ್ಲರಿಗೆ (ನಾ). ಒಂದು ಜಾತಿಯ ಮರ: (ಮೈಇಗಿ. ೩೯-೭೬೩). [?] 

ಕಲ್ಲರೆ "ಕಲ್ಲಆ್‌” ನೋ. 

ಕಲ್ಲರೆಬಯಲು (ನಾ). ಕಲ್ಲುಬಂಡೆ ಇರುವ ಬಯಲು : ಕೋಟಿಯಿಂ 
ತೆಂಕಣ ಕಲ್ಲರೆಬಯಲೊಳಗೆ ತಳವ್ರಿತ್ತಿವೊನ್ಹು (ಎಕ. ೪111, ಸೊರಬ. 
೪೭೬-೧೪ ; 939). [ಕಲ್ಲರೆ (ಆ ಕಲ್ಲಜಕಿ) + ಬಯಲು (೮ ಬಯಲ್‌)) 

ಕೆಲ್ಲವಲ್ಲಿ "ಕಲ್ಲವಿಲ” ನೋ. 

ಕಲ್ಲವಿಲ, ಕಲ್ಲವಲ್ಲಿ, ಕಲ್ಲಾಬಿಲ್ಲಿ, ಕಲ್ಲಾವಿಲ್ಲಿ (ನಾ). ಅಸ್ತವ್ಯಸ್ತ 


ವಾಗುವಿಕೆ, ಚೆಲ್ಲಾಸಿಲ್ಲಿ; “ಕಲಕಲ; ಬೊಬ್ಬಾಟ; ರಂಪಾಟ” 


(ಪ್ರಭಣ್ಣ) : ಕಣ್ಣಕಾಡಿಗೆಯಂ ಕೊಂಡಲ್ಲದೆ ನಿಲ್ಲಳ್‌ ನುಡಿಡೊಡೆ ಕಲ್ಲನಿಲಂ 
ಮಾಡಿ ಬಾಯ ಕೆಂಪಂ ಕೊಳ್ವಳ್‌" (ಲೀಲಾವ. ೨-೮೮). ಕಲ್ಲವಲ್ಲಿ ; 
ಧೈರ್ಯದ ಕದಂದೆಆಕಿದು ಕರಣಂ ಕಲ್ಲವಲ್ಲಿ[ನಾಕಾಂ. ಕಲಿವಿಲಿ]ಯಾಗಿ 
ಸುಖಂ ಸೂಜಕಿಪೋಗಿ (ಆದರ. ೧೪೭-೧೭). ಕಲ್ಲಾಬಿಲ್ಲಿ: ನಿನ್ನ ಕಣ್ಣು 
ತೆಗೆದ ಮಂಗನ್ನ ಕಲ್ಲಾಬಿಲ್ಲಿ ಮಾಡುತ್ತಿದ್ದೆ (ನದೀಪ. ೭). ಕಲ್ಲಾನಿಲ್ಲಿ: 
ಹಣವನ್ನು ಕಲ್ಲಾವಿಲ್ಲಿ ಮಾಡಬೇಡಿರಿ (ಭಾರಥಿ. ೫) ; ಅವರ ಆಸ್ತಿಯೆಲ್ಲ 
ಕಲ್ಲಾವಿಲ್ಲಿಯಾಗಿ ಮನೆಯನ್ನು ಸಾಹುಕಾರರು ಜಪ್ತಮಾಡಿಸಿದರು 
(ಸ್ಕೃತಿಚಿ. ೮೬). [?) 

ಕಲ್ಲಸೆರೆ (ನಾ). ಕಲ್ಲಿನ ಪದರ, ಎಳೆ (7): ಒಳಗೆಣಿಯಬೆ ಕಲ್ಲ 
ಸೆರೆಯ ಕುಂಟಿ ಅದಜ ತದನಾನ್ಹರ ಮುಟ್ಟು ಂಬೆಯೊಟ್ಬಲ್ಲಯಾಲ(ಸೌ ಇಇ. 
IX~i, ೪೧-೨೩ ; 11ನೆಯ ಶತ). (1) 

ಕಲ್ಲಹಳಿ (ನಾ). ಒಂದು ಊರಿನ ಹೆಸರು: ಕಲ್ಲಹಳಿ ಮೂನೂಜು 
ಆಳ್ಗೆ (ಎಕ. ೫, ಗೋರೀಬಿ. ೧೩-೩ ; 1000). 

[ಕಲ್‌ * ಹಳ್ಳಿ (ಆ ಪಳ್ಳೈ)] 


೧೬೧೦ 


0 


13 


25 


ಕಲ್ಲಾಲೆ 


ಕಲ್ಲಹಾವಸೆ, ಕಲ್ಲಹಾವುಸೆ (ನಾ). ಕಲ್ಲಿನ ಮೇಲೆ ಉಂಟಾಗುವ 
ಹಾವಸೆ; ಕಲ್ಲುಹೊವು; ಪಾಚಿ: “ನಗರೋಗಃ - ಕಲ್ಲಹಾವಸೆ * 
(ಓಷಧಿ. ೮೪). ಕಲ್ಲಹಾವುಸೆ: *ಪಲ್ಲಿತಂ- ಕಲ್ಲಹಾವುಸೆ” (ಓಷಧಿ. 
೯೧). (ಕಲ್ಲು (ಆ ಕಲ್ಕ್‌) * ಹಾವಸೆ (ಆ ಪಾವಸೆ)) 
ಕಲ್ಲಹಾವುಸೆ "ಕಲ್ಲಹಾವಸೆ' ನೋ. 
ಕಲ್ಲಹೂ "ಕಲ್ಲುಹೂವು' ನೋ. 
ಕಲ್ಲಹೂವು "ಕಲುಹೂವು' ನೋ. 
ಕಲ್ಲಲಕಿ, ಕಲ್ಲರೆ (ನಾ). ಕಲ್ಲುಬಂಡೆ: ಕೆಜಿಯ ಕೆಳಗೆ ಗಂಗನ 
ಮತ್ತ ಶಿವಾಲೆಯ ಮಾದಕ ೫೦ ಹುಡುವಲೆರೆಯೊಳಗೆ ಕಂ ೧ಂ ಕಲ್ಲಜಕಿಯ 
ಕಂ ೧೦ (ಎಕ. ೪1, ತರೀಕೆ. ೫೯-೨೪; 1158); ಕಲ್ಲಆ್‌ಿಗಳ ಮೇಲೆ 
ಧುಮ್ಮಿಕ್ಕಿ ನೃತ್ಯವನಾಡುವಂತೆ (ಮೋಹತ. ೧೯-೬೪); ಅಜುವತ್ತು 
ಗಾವುದದಗಲಮುಮಾದ ಕಲ್ಲಜ್‌ ಇರ್ಕುಂ (ಚಿಕಬಿ. ೩೬-೧೧). ಕಲ್ಲರೆ: 
ಭೀಮನಡಿಗದ್ದೆಯ ಸೂಳೆ ಬಯಲಗಡಿಯ ಕರಿಯ ಕಲ್ಲಕೆ ಬಡಗಲು 
(ಎಕ. ೪೫, ಶಿವಮೊ. ೨೬-೨೪೨; 1542); ಪೊದೆಗಳ ನಡುವೆ ಕಲ್ಲರೆ 
ಯನ್ನು ಪ್ರವೇಶಿಸುತ್ತಿದ್ದ ಲಾಟೀನನ ಬೆಳಕು (ಮಲೆಮ. ೬೮೫). 
[ಕಲ್‌ + ಅಜಕ್ಕಿ./ ತಮಿ. ಕಲ್ಲಜಸ್ಟಿ ; ಮಲ, ಕಲ್ಲಣ) 
ಕಲ್ಲಾಕಲ್ಲಿ (ನಾ). ಕಲ್ಲುಕಲ್ಲುಗಳಿಂದ ಮಾಡುವ ಹೊಡೆದಾಟ: 
ಹೆಲ್ಲಾಹೆಲ್ಲಿ, ಕಲ್ಲಾಕಲ್ಲಿ, ಕೋಲಾಕೋಲಿ (ಶಬ್ದಾನು. ೩೩೧ ಪ್ರಯೋ); 
ಕಲ್ಲಾಕಲ್ಲಿ, ಅತ್ರ ಪ್ರಹರಣಂ (ಶಬ್ದಾನು. ೩೩೧ 
[ಕಲ್‌ * ಕಲ್ಕ್‌ + -ಣ್ಯ) 
ಕಲ್ಲಾನೆ (ನಾ). ೧. ಕಲ್ಲಿನಿಂದ ಮಾಡಿದ ಆನೆ. ೨. “ಬಲಶಾಲಿ 
ಯಾದ ಆನೆ” (ಪ್ರಳಣ್ಣ): ಇದೆ ಕಲ್ಲಾನೆಯಂ ಕುತ್ತು ಇದೆ ಪೆರ್ವು 
ಲಿಯಂ ಕುತ್ತು (ರಾಮಾಶ್ವ. ೮೪-೧೩). [ಕಲ್‌, * ಅನ್ನೆ] 
ಕಲ್ಲಾಬಿಲ್ಲಿ “ಕಲ್ಲವಿಲ' ನೋ. 
ಕಲ್ಲಾಮೆ (ನಾ). ಕಲ್ಲುಸಂದಿಗಳಲ್ಲಿ ವಾಸಮಾಡುವ ಆಮೆ; ನೆಲದ 
ಆಮೆ. "ನೀರಾಮೆ' ಪರಾ. [ಕಲ್‌ * ಆಮೆ] 
ಕಲ್ಲಾಯ್ತ (ನಾ). ಕಲಿಸುವವನು; ಗುರು; ಶಿಕ್ಷಕ: *ಕಲ್ಲಾಯ್ತ 
ನೆಂದು ವಿದ್ಯಾಶಿಕ್ಷಕಂ” (ಕಶಸಾ. ೧೭-೩೪೩) ; ಸೂಲಾಯ್ತರ ಕಲ್ಲಾ 
ಯ್ತರ ಕಡಂಗಾಯ್ತರಚ್ಛುಳಾಯ್ತರೆ ರಭಸಂ (ಶಮದ. ೧೯೮ ಪ್ರಯೋ) ; 
ಕಬ್ಬಿಗರ್ಗೆ ನೀಂ ಕಲ್ಲಾಯ್ತನಕ್ಕುಂ (ರಾಮಾಶ್ವ. ೮೭-೨೫), ಕಲ್ಲಾಯ್ತ 
ರರಿಮೆಯಿಂದೆಲ್ಲವರಿದಪನು (ಗಿಳಿವಿಂ. ೩-೧೧). [ಕಲ್‌ -ಆಯ್ತ] 
ಕಲ್ಲಾರ, ಕಲುಹಾರ (ನಾ. ಒಂದು ಬಗೆಯ ಜಲವುಷ್ಪ ; ನೈದಿಲೆ: 
*ಕಲ್ಲಾ[ಪಾಠಾಂ. ಕಲುಹಾ]ರಂ ಸುಗಂಧಿಕಂ ಕರ್ನೆೈದಿಲೆನಿಸಿಕ್ಕು? 
(ಮಂಗರಾ.೧೨೪-೧೭). ಕಲುಹಾರೆ: ಕಾರಿರುಳೆಂಬ ಕಾಂತೆಯ ಕಬರಿಯ 
ಕಲುಹಾರದ ಮಾಲೆ ಭೂತಳಕೆ ಆರೈಯದುರುಳ್ವಂದದಿ ಬೀಳ್ದುದಾ 
ಉಳ್ಳ್ಯಾರಾಯನೀಕ್ಷಿಸುತಿರಲು (ನೇಮಿಸಂ. ೩-೯೩). (ಆ ಸಂ. ಕಲ್ಲಾರ] 
ಕಲ್ಲಾರತಿ (ನಾ). -.ಉಪ್ಪಾರತಿ: ಶೇಷಗಿರಿಯಪ್ಪನ ಮುಂದೆಯೇ 
ಕಲ್ಲಾರತಿ ಎತ್ತಿ ದೃಷ್ಟಿತೆಗೆದಳು (ದೇವಹೆಂ. ೯೫). [ಆ ಕದಲಾರತಿ?] 
ಕಲ್ಲಾಲ (ನಾ). ಆಲದ ಜಾತಿಗೆ ಸೇರಿದ ಒಂದು ಮರೆ: ಕಲ್ಲತ್ತಿ. 
ಕಲ್ಲಾಲ, ಕಾಲರಳಿಮರ (ಮೈಔಿಗಿ. ೩೭-೭೨೯); ನೆಲ್ಲಿ ನೇಟುಳಿ ಬಿಕ್ಕೆ 
ಬೆಲ್ಲವತ್ತವು ಮತ್ತಿ ಕಲ್ಲಾಲವು (ನಿಜಸಾಂ. ೧೦-೫೬). 
[ಕಲ 4 ಅಲ್ಲ. / ತಮಿ. ಕಲ್ಲಾಲ್‌] 
ಕಲ್ಲಾಲೆ (ನಾ). ಕಲ್ಲಿನ ಗಾಣ: ಸೂಲದ ಮೊನೆಯೊಳೇಜಕದ ಕಲ್ಲಾ 
ಲೆಯ ಬಸಿಜಕೊಳ್‌ ಸಿಲ್ಕಿದ. . , ಪಾಸಾತ್ಮರೆ ಬಾಟ್ವಿನೆಯೆನಿಪ್ಪ ಯಮ 
ಲೋಕಮಂ (ರಾಮಾಶ್ವ. ೧೦೫-೨೪); “ನಮ್ಮನ್ನು ಒಂದು ಕಲ್ಲಾಲೆ 
ಗಿತ್ತು ಅರೆದು ತೀರಿಸಿ ಬಿಡಿ (ಸವತಿ. ೩೧೬). [ಕಲೈ  ಆಲೈ) 


ಖ್ಶಾ). 


3 


tat ಇ? 4A 


ಕಲ್ಲಾನಿಲ್ಲಿ 


ಕೆಲ್ಲಾನಿಲ್ಲಿ "ಕಲ್ಲವಿಲ' ನೋ. 


--ಸೆಲ್ಲಾಳೆ (ನಾ). (ಕರಾ) ೧. ಹರಿಜನರಲ್ಲಿ ಒಂದು ಪಂಗಡ. ೨. ಆ 


ಪಂಗಡಕ್ಕೆ ಸೇರಿದವನು: ಬಿಂಕದ ಬಲ್ಲಾಳನಿಗೆ ಕದಲದ ನಾವು 
ಸುಂಕದ ಕಲ್ಲಾಳನಿಗೆ ಬೆದರುವುದುಂಟೀ? (ಕೋಟಚೆ. ೨೨). 
[ತ- ತುಳು. ಕಲ್ಲಾಳಿ) 
ಕಲ್ಲಿ (ನಾ). ೧. ಹೆಣಿಕೆಯ ಬರೆ; ಸರಗುಣಿಕೆಯ ಬಲೆ: ಈ ಗುಣ 
"ಜಗದ ಸಂದೇಹಿಗಳಿಗೆ ಹಾಕಿದ ಕಲ್ಲಿ (ಪ್ರಭೋಗ. ೫೪); ಬಲ್ಲ ಬಲ್ಲಿದ | 
ಕೆಂಬುವರೆಲ್ಲರ ಬಲೆಯ ಕಲ್ಲಿಯೊಳಗೆ ತುಂಬಿದ (ವಚರ. ೪೩-೧೭೦) ; 
ಜಾಲಮನೊಪ್ಪಿರೆ ಮಾಟ್ಬ ಕಲ್ಲಿಯಂ ಕಾಸಿದ ಕಂಬಿಯಂ ಸಮೆವ 
(ಜಗವಿ. ೧೬-೧೬) ; ಬಾಣಾಸನವಲಗಂಬು ಕಲ್ಲಿ ಕೈಪೊಡೆಗಾಳಂ ಹೆ 
ವೆರಸು ಬನಕೆ ಬೇಡರ” ನಡೆದರ (ಸೂಕ್ತಿಸು. ೩-೧೦೩) ; ಕಪೋತ 
ನೊಂದು ತಾಂ ಕಕ್ಕಿಸಿ ಕಲ್ಲಿಯಂ ಕಡಿದು ಕನ್ನೆದೊಳೋಡಿದುದು 
(ಹಮ್ಮಾರ. ೪-೬೨). ಶಿ: ನೂಲಿನಿಂದ ಹೆಣೆದ ಕಣ್ಣು ಕಣ್ಣಾಗಿರುವ 
ಚೀಲ; ಬಲೆಚೀಲ: ಒಲವಿಂದೀವೊಡೆ ಗೋವಂಗಲಗೆ ಕೊಟಲ್‌ 
ಕೋಡ ಕಾಳೆ -'ಕೋಲುಡೆದೋಲ್‌ ಕಂಬಲ ಕಲ್ಲಿ ಚೆಲ್ಲಿ ಸೀಲಿಯ 
ತಲೆಸುತ್ತಲ್ಲದೆ ಮಹಾಗ್ರ ಪೂಜೆ ವಿರುದ್ಧಂ (ಜಗವಿ. ೧೭-೨೨) ; ಕರ 
ಕುಂಡಲಂ ಪೆಗಲ ಕಲ್ಲಿ ಲಸತ್ಪದಕಂ (ದಶಕು. ೧೪-೧೯); ಕೊಳಲ 
ರಾಗದ ರಹಿಯೊ ಕಲ್ಲಿಯ ಕಲಸುಗೂಳೋ (ಕುವ್ಯಾಸ. ೨-೭೮); 
ನಡುವಿನ ಕಲ್ಲಿ ಕಯ್ಕೊಳಗೆ ಪಿಡಿದೆ ಸುರಗಿ ಮೆಜಕಿಯಲು ವನಚರಿಯರು 
ನಡೆದರೆ (ಕುರಾಸಾಂ. ೨೭-೭೨). (ಡೀ. ॥ ತುಳು. ಕಲ್ಲಿ] 
ಕಲ್ಲಿ (ನಾ). ಕಿರೀಟ ಅಥವಾ ಪೇಟಿದ ಮೇಲೆ ಧರಿಸುವ ಒಂದು 
ಶಿಕೋಭೂಷಣ: ವರೆ ತೋಳ ಭಾಪುರಿ ನನರತ್ನಖಚಿತದೆ ಸಿರಪೇಷ್‌ 
ತುರಾಯಿ ಕಲ್ಲಿಯನು ಸರೆಸಿಜಮುಖಿಯೊರ್ವೆ ಪಿಡಿದು ನಿಂದಿರ್ದಳು 
(ಕಂನವಿ. ೨೪-೬೯). [*- ಮರಾ, ಕಲಗೀ] 
ಕಲ್ಲಿ (ನಾ). ಮಡಿಕೆಸ-ಪದರ. 
ಕಲ್ಲಿದಾರಿಯಂಗಿ - ಪಕ್ಕಕ್ಕೆ ಮಡಿಕೆಗಳಿರುವ ಅಂಗಿ (8). (1) 
ಕಲ್ಲಿ (ನಾ). ಬೇಲಿ (?): ಅಲ್ಲಿಂದ ಪಡುವಲು: ಕಲ್ಲಿಯನೆಲೆ 
ಅಲ್ಲಿಂದಂ ಪಡುವಲು ಇಡೆನಾಳ ಕಟ್ಟೊಬ್ಬೆಯದಾರಿಯಯಲ್ಲೆಗಲ್ಲು 
(ಎಕ. ೫1೪, ಮಂಡ್ಯ. ೧೧೫-೯೭; 1516). [?. / ತೆಲು. ಕಲ್ಲ) 
ಕಲ್ಲಿ (ನಾ). ಗಲ್ಲ; ಕೆನ್ನೆ. "ಕಲ್ಲಿಮಾಸೆ' ಪರಾ. 
[೬ ಪಾರ. ಕಲ್ಲ; ಮರಾ. ಕಲ್ಲಾ] 
ಕೆಲ್ಲಿಗೊಳು (ನಾ). (ಕಲ್ಲಿಯಲ್ಲಿ) ಕಟ್ಟಿತಂದ ಅನ್ನ, ಬುತ್ತಿ : 
ಕಲ್ಲಿ ಗೂಳನೆ ಕವರ್ಶಿ ಬೆಣ್ಣೆ ಪಾಲ್ಗೆನೆಗಳಂ ಗೊಲ್ಲಪಳ್ಳಿಯಲಿ ಕರ್ದುಂಡು 
(ಲಕ್ಷ್ಮಭಾ- ೨-೨-೨೭); ಗೋವಳರ ಮೇಳದ ಕಲ್ಲಿ ಗೂಳ ಕೈಮುದ್ದೆಯಂ 
ತೆಗೆದುಂಡು (ಜೈಮಿಭಾ. ೬-೪೭); ದನಕರುಗಳಂ ಕಾಯುತ್ತ ಕಲ್ಲಿ 
ಗೂಳಂ ತಿನ್ನುತ್ತ (ಅರ್ಚಾವಿ. ೨೮-೨೮ ವ). 
[ಕಲ್ಲಿ * ಕೊಳ್ಳು (ಆ ಕೂಲ್‌,)] 
ಕಲ್ಲಿದ್ದಲು, ಕಲ್ಲಿದ್ದಿಲು (ನಾ). ಕಲ್ಲಿನಂತೆ ಗಟ್ಟಿಯಾದ ಇದ್ದಿಲು: 
ಮರಗಳು ಭೂಮಿಯ ವಿವಿಧ ಪದರುಗಳಲ್ಲಿ ಅಡಗಿಹೋಗಿ... ಕಲ್ಲಿದ್ದ 
ಲಾಗಿ ಪರಿಣಮಿಸಿದವು (ಸಸ್ಯಕ. ೧೩೨); ಈ ಕರಿಯ ದ್ವೀಪಕ್ಕೆ "ಕಲ್ಲಿದ್ದಲು 
ಮೂಟಿ ' ಎಂದು ಹೆಸರಿದೆ (ನಕ್ಷತ್ರ. ೬೩). ಕಲ್ಲಿದ್ದಿಲು: ಹೈದರಾಬಾದಿ 
ನಲ್ಲಿ ಕಲ್ಲಿದ್ದಿಲಿನ ಗಣಿಗಳಿವೆ (ದಭಾಇ. ೮). 
[ಕಲ್‌ * ಇದ್ದಲು (ಆ ಇರ್ದಲ್‌)) 
ಕಲ್ಲಿದ್ದಿಲು "ಕಲ್ಲಿದ್ದಲು? ನೋ. 
ಕಲ್ಲಿಬೋನ(ನಾ).-ಕಲ್ಲಿಗೂಳು: ಕಲ್ಲಿಬೋನಾ ಸವಿದು ಸವಿದು ಡೊಳ್ಳು 
ಬೆಳಿಸಿಕೊಂಡ ಉದರ (ತೀರ್ಥಮ. ೧೫೮-೫). (ಕಲ್ಲಿ + ಬೋನ್ಯ) 


೧೬೧೧ 


10 


5 


25 


99 


35 


+ 


ಕೆಲ್ಲಿಯೋಗರ (ನಾ). - ಕಲ್ಲಿಗೂಳು: 


ಕಲ್ಲುಕೂನೆ 


ಕಲ್ಲಿಮರು (ನಾ). ಒಂದು ಬಗೆಯ ಭೂಮಿ: ಮುಂದಕ್ಕೆ ನಿಂಮ 
ಬಾಳಿಕೆಯಲು ಪಟ್ಟಿಲಬಿದ ಕಾರು ಬಿತು ಬಳ್ಳೆ ೩೦ ಅದಲು ಮು ೬೧ 
ಮಕ್ಕಿ. ಕಲ್ಲಿ ಮರು ಮು ೬ ಬೆಟ್ಟು ಮು ೫[೩]ಅ(0)ನ್ತು ಮುಡಿತಾದೆಮು 
೧೨೦ (Muu. IX-ii, ೪೬೦೨-೧೭ ; 1465). (?] 
ಕಲ್ಲಿಮಾಸೆ (ನಾ). ೧. ಕೆನ್ನೆ ಯನ್ನು ಆವರಿಸಿಕೊಂಡಿತುವ ಮಾಸೆ; 
ಗಲ್ಲಮಾಸೆ : ಕೆಂಪೇರಿದ pt ಮುಖವನ್ನೆ ತ್ತುತ್ತ, ಕಲ್ಲಿಮಾಸೆಯನ್ನು 
ತಿರುವುತ್ತ, ಆತ ಕೇಳಿದ ಆಜು ೬೯); ಅವನ ಕಲ್ಲಿಖಾಸೆ ಕಟ 
ಬಾಯಿಯ ಕಡೆಗೆ ಮುರಿದುಕೊಂಡಿತ್ತು (ಪುನರು. ೫೬೦). ೨. ಚಿಕ್ಕು, 
ನಾಯಿ, ಹುಲಿ, ಮೊದಲಾದವುಗಳ ತುಟಗೆ ಹೊಂದಿರುವ ಬಿರು 
ಸಾದ ಉದ್ದನೆ ಕೂದಲು: (ಬೆಕ್ಕು, ಮೊ. ಗಳ) ತುಟಿಯ ಬಿರು 
ಗೂದಲು, ಕಲ್ಲಿಮಾಸೆ (whisker. ಇಂಕನಿ). [ಕಲ್ಲಿ *- ಮಾಸೆ] 
ಕಲ್ಲಿಯೂರು (ನಾ). ಒಂದು ಊರಿನ ಹೆಸರು: ಗಜ್ಗರಾನೆಯ ಕುನ್ಬು 
ಸ್ಥಳಕ್ಕೆ ಕುದುರೆಯಂ ಪಾಯ್ಸಿ ಸತ್ತೊಡೆ ಮೆಚ್ಚಿ ಕಲ್ಲಿಯೂರನಭ್ಯನ್ತರ 
ಸಿದ್ಧಿಯಾಗೆ ಕಲ್ಲಾಡಿತ್ತನ್‌ (ಎಕ. ೫11, ಮದ್ದಗಿ. ೭೧-೧೦ ; ಸು. 920). 
[ಕಲ್ಲಿ * ಊರೆ (ಆ ಊರ್‌)) 
ಹೆಗಲ ಕಂಬಳಿ ಕೈಯ ಕಲ್ಲಿ 
ಯೋಗರದಿಂದೆ ಮೊಗ ಬೆಮರೆ ತೇಕುತ್ತ ಪರಿತಂದು ಕಡುಪಿಂದೆ (ಬಸರ. 
೯-೯೫). [ಕಲ್ಲಿ * ಓಗರ] 
ಕಲ್ಲು "ಕಲ್ಕ್‌' ನೋ. 
ಕಲ್ಲುಉದಿ (ನಾ). ಒಂದು ಜಾತಿಯ ಮರ: ಪಾದರಿ, ಕಾಲಾದ್ರಿ, 
ಪುರಳಿಮರ, ಕಲಿಹುಟ್ಟು, ಕಲ್ಲುಉದಿ (ಮೈಔಗಿ. ೭೨-೧೪೭೭). 
[ಕಲ್ಲು (ಆ ಕಲ್‌) * ಉದ್ದಿ] 
ಕಲ್ಲು ಕೆಟ್ಟು "ಕಲ್ಪಟ್ಟು? ನೋ. 
ಕಲ್ಲು ಕರಕ "ಕಲ್ಲುಕರಗ' ನೋ. 
ಕಲ್ಲು ಕರಗ, ಕಲ್ಲುಕರಕ (ನಾ). ಒಂದು ಜಾತಿಯ ಗಿಡ; ನೆಂಗಾಂ 
ಚಾಳ ಗಿಡೆ: ಗರ್ಭನಾಶನಕ್ಕೆ . - ಕಲ್ಲುಕರಗನ ಬೇರು ಹಾಲಲ್ಲಿ 
ಅರೆದು ಕುಡಿಯಲು ತಸ EY 'ಕಲ್ಲುಕರಕ: ಆ ಅಶ್ಮಂತಕಃ - 
ಕೆಲ್ಲುಕರಕನ ಗಿಡು” (ಓಷಧಿ. ೫). [ಕಲ್ಲು (೮ ಕಲ್‌) 4 ಕರಗ?) 
ಕಲ್ಲುಕುಂಟೆ (ನಾ). ಒಂದು ಚಿನ್ನದ ನಾಣ್ಯ: ಬಂಗಾರದ ನಾಣ್ಮಗಳು 
ವಿಶೇಷವಾಗಿದ್ದವು, ಯಾವವೆಂದರೆ :--ಗಬರು, ಪ್ರಿಯಳಾವೇರಿ.., ಕಲ್ಲು 
ಕುಂಟಿ, ' ದುರ್ಗಿ, ಇಕ್ಕೇರಿ (ಚಿತ್ರಪಾ. ೧೦೪). 0 ಮದಕರಿನಾಯಕನ 
ಕಾಲದಲ್ಲಿ ಕಲ್ಲುಕುಂಟಿ ಟಂಕಸಾಲೆಯಲ್ಲಿ ಮುದ್ರಿಸಿದ ನಾಣ್ಯ. 
(ಕಲ್ಲು (೮ ಕಲ್‌) * ಕುಂಟಿ] 
ಕಲ್ಲು ಕುಟರಿ (ನಾ).-ಕಲ್ಲಿನ ಕುಪ್ಪೆ, ಗುಂಪು: ಹೊಲದ ಮಧ್ಯದಲ್ಲಿ 
ಕಲ್ಲುಕುಟರಿ, ನಟ್ಟು, ಸಣ್ಣಸಣ್ಣಗಿಡಗಳು ೬೬ ಇದ್ದೆರೆ ಅವುಗಳ ಬೇರು 
ಸಹಿತ ಅಗಿದು ತೆಗೆಯಬೇಕು (ಕೃಷಿಪ್ರ. ೨೫). 
[ಕಲ್ಲು (ಆ ಕಲ್ಕ್‌) 4 ಕುಟಿರಿ (« ಕುಟ್ಟರಿ)) 
ಕಲ್ಲುಕುಟಕ ಕಲ್ಯುಟಗ' ನೋ. 
ಕಲ್ಲುಕುಟಿಗ್ಗ "ಕಲ್ಬು`ಟಗ'-ನೋ. 
ಕಲ್ಲು ಕುಟಿಗ್ಯ ಸನ): = ಕಲ್ಬುಡೆ: ಅಂದಿನ ಮಲೆನಾಡಿನಲ್ಲಿ ಭೂತ, 
ಪ್ರೇತ, ಪಿಶಾಚಿ... ಜಟಗ, ಬ್ರಹ್ಮ, ಕಲ್ಲುಕುಟಗ ಮುಂತಾದ ಹಲವು 
ಹೆಸರಿನ ಹಲವು ಜಾತಿಯ ಡೆವ್ವಗಳಿದ್ದವು (ಪಂಜಪಂ. ೨). 
[+ ತುಳು. ಕಲ್ಕುಡೆ) 
ಕಲ್ಲು ಕುಟುಕ ಕಲ್ಪ" ನೋ. 
ಕಲ್ಲು ಕುಟ್ಟ ಗೆ “ಕಲ್ಬುಟಿಗ ' ನೋ 
ಕಲ್ಲು ಕೂ (ನಾ). ಒಂದು ಬಗೆಯ ಸುವಾಸನೆಯ ಹೂವು (೪. [? 
102 


ಕಲ್ಲುಕೆಲಸ 


ಕಲ್ಲುಕೆಲಸೆ, ಕಲುಗೆಲಸ (ನಾ). ಕಲ್ಲಿನಿಂದ ಮಾಡಿದ ಕೆಲಸ: 
ಮನೆಯ ಕಲ್ಲುಳೆಲಸ ನಡೆದಿದೆ (ರೂಢ). ಕಲುಗೆಲಸ: ದೇಗುಲಮಂ 
ಗರ್ಬೃಗ್ರಿಹ ಇ * * ಕಲುಗೆಲಸವಂ ಮಾಡಿಸಿ (ಎಕ. ೪11, ಶಿವಮೊ. 
೪೪-೧೭ ; ಸು. 1122); ಲಸ್ಷ್ಮಣೇಸ್ವರ ದೇವರ ಕಲುಗೆ[ಲಸ]ಕ್ಸೆ (A. 
XX, ೧೬೭-೨೦; 1179) ; ಧೃತಿಮಾಡಿ ಇಲ್ಲಿ ತಲ್ಲಣವಿಲ್ಲದೀ ಕ್ಷೇತ್ರವ| 5 
ಬಿಟ್ಟು ಹೋಗದಿರಿ ಕಲುಗೆಲಸಕ್ಕೆ ಜಾಜಕ (ಸಿದ್ದರಾ. ೯-೬೦) ; ಆ ದೇವರ 
ಸಿಖರಪ್ರತಿಸ್ಟೆಯನು ಮಾಡಿಸಿ ಕಲುಗೆಲಸದ ವುಯ್ಕಲನೂ ಎತ್ತಿಸಿ 
(ಎಕ. ೩1, ಚಿತ್ರದು. ೨-೧೯; 1555). [ಕಲ್ಲು (ಆ ಕಲ್‌) + ಕೆಲಸ] 

ಕಲ್ಲುಗರಗೆ (ನಾ). ಒಂದು ಬಗೆಯ ಸಸ್ಯ: ಮದ್ದಾಲೆ, ನೇರಲು, 
ಮಾವು, ಕಲ್ಲುಗರಗೆ, ಗಂಧಗರಗೆ ಮುಂತಾದ ಗಗನಚುಂಬಿತ ವೃಕ್ಷಗಳು. 
(ಪೆಂಜಪಂ. ೨). (ಕಟ್ಟು (೮ ಕಲ್ಕ್‌) + ಗರಗೆ?) 

ಕಲ್ಲುಗಾರೆ (ನಾ). ಕಲ್ಲಿನಂತೆ ಗಟ್ಟಿಯಾದ ಗಾರೆ; ಸಿಮೆಂಟು; 
*ಕಲ್ಲುಗಳನ್ನೂ ಇಟ್ಟಗೆಗಳನ್ನೂ ಬಂಧಿಸುವುದಕ್ಕಾಗಿಯೂ ಗಟ್ಟಿನೆಲ, 
ಗೋಡೆಯ ಮೈ, ಮೊ. ವನ್ನು ರಚಿಸುವುದಕ್ಕಾಗಿಯೂ ಉಪಯೋಗಿಸುವ 
ಕಲ್ಲುಗಾರೆ; ಸಿಮೆಂಟು” (೧೧೦೩೭. ಇಂಕನಿ). "ವಜ್ರಗಾರೆ' ಪರಾ. |ಟಿ 

[ಕಲ್ಲು(ಆ ಕಲ್‌) * ಗಾರ್ಕಿ] 

ಕಲುಗುಂಡು "ಕಲ್ಲುಂಡು? ನೋ. 

ಕಲ್ಲು ಣಿಸು (ನಾ).ಕಲ್ಲುತಿನ್ನುವಿಕೆ: ಕೋಗಿಲೆಯ ನಿಡುಸರಂ ಪಾರಿವದ 
ಕಲ್ಲುಣಿಸು ಗೂಗೆಗಳ ಕಣ್ಣೊಳಸು (ಜೈಮಿಭಾ. ೨೮-೩೮). 

[ಕಲ್‌ + ಉಣಿಸು) 20 

ಕಲ್ಲು ತೊಟ್ಟಿ "ಕಲ್ತೊಟ್ಟ' ನೋ. 

ಕಲ್ಲು ನಾರು "ಕಲ್ಲಾ ರು» ನೋ. 

ಕಲ್ಲು ನುಚ್ಚು ಗೋಳ (ನಾ). ಒಂದು ಜಾತಿಯ ಚಿಕ್ಕು ಪೊದೆ (9).] 

(ಕಲ್ಲು (೮ ಕೆಲ್‌) * ನುಚ್ಚುಗೋಳಿ] 

ಕಲ್ಲು ಪಡುವಲ (ನಾ). ೧. ಪಡುವಲದಲ್ಲಿ ಒಂದು ಬಗೆ; ಕೀಳ್ತರದ |25 

ಪಡುವಲ (೪). ೨. ತುದಿಯಲ್ಲಿ ಕಲ್ಲನ್ನು ಕಟ್ಟಿರುವ ಪಡುವಲ (೪). 
[ಕಲ್ಲು (ಆ ಕಲ್‌) * ಪಡುವಲ] 

ಕಲ್ಲುಪ್ಪು (ನಾ). ೧. ಕಣಿಯಿಂದ ತೆಗೆದ ಉಪ್ಪು; ಸೈಂಧವ ಲವಣ: 
ಬೆಳ್ಳಿಯ ಪರಿಯಾಣದ ಮೇಲಿರಿಸಿದ ಕಲ್ಲುಪ್ಪರಿಶನ ಜಾತಿಫಲಂಗಳ 
(ಜ್ಞಾನಚಂ. ೬-೭೬), ಕಲ್ಲುಪ್ಪು ಕೊಗ್ಗಿ ಮೊಸರಿವನೆಲ್ಲಮನೊಡಗೂಡಿ 


ಶಾ 
೦ 


0 


ಕೊಂಡು... ಬಲ್ಲವರಿಕ್ಕುಗೆ ಬಡವಂ ಬಲ್ಲಿದುವಳ್ಳುಂ (ಅಶ್ವ ಶಾ. ೭-೫೩: ; 
_ ತಾಮ್ರವರ್ಣವಾಗಿ ಕಬ್ಬುಬ್ಬಿನ ವರ್ಣವಾಗಿ ಭಿನ್ನವಾಗಿ .. « ಇರುವ 
ಮುತ್ತುಗಳಂ ಸರ್ವಥಾ ಮುಟ್ಟಿ ಕೂಡದು (ಸೌಗಂಧಿ. ೩೬೬-೬). 


೨. ಪುಡಿ ಮಾಡಿರೆದ ಉಪ್ಪು; ಹಳಳುಪ್ಪು. [ಕಲ್ಮ್‌ * ಉಪ್ಪು) 
ಕಲ್ಲು ಬಸರಿ "ಕಲ್ಪಸರಿ " ಕೋ. $5 
ಕಲ್ಲು ಬಸುರಿ "ಕಲ್ಪಸರಿ' ನೋ. 
ಕಲ್ಲುಜಾಂದು (ನಾ). ಕಲ್ಲುಗಳನ್ನಿಟ್ಟು ಗುರುತಿಸಿದ ಗಡಿ, ಮೇರೆ: 

ಕಲ್ಲುಬಾಂದುಗಳನ್ನು ಮಾರಿಹೋಗುವುದು ಹಿಂದೆ ನನ್ನೂರಿನವರಿಗೆ ದೊಡ್ಡ 

ತಪ್ಪು ಎಂಬ ಭಾವನೆಯಿತ್ತು (ನನ್ನೂರು. ೧೪೮). 

(ಕಲ್ಲು (ಆ ಕಲ್‌) * ಬಾಂದು] 40 
ಕಲ್ಲುಬಾಳೆ "ಕಲ್ಪಾಟ್‌? ನೋ. 
ಕಲ್ಲು ಮದ "ಕಲ್ಮದ' ನೋ. 
ಕಲ್ಲು ೨ ಮನಸ್ಸು (ನಾ). ಕಲ್ಲಿನಂತಹ ಮನಸ್ಸು; ಕಠಿಣವಾದ ಮನ: 
ಆಪನದು ಬಹಳ ಕಲ್ಲುಮನಸ್ಸು (ರೂಢಿ). [ಕಲ್ಲು( ಕಲ್ಮ್‌) + ಮನಸ್ಸು] 
ಕಲ್ಲುಮರಗೆ "ಕಲ್ಮರಿಗೆ' ನೋ. 46 
ಕಲ್ಲು ಮರಿಗೆ "ಕಲ್ಮರಿಗೆ? ನೋ. 


೧೬೧೨ 


ಕಲ್ಲುಹಾವು 


ಕಲ್ಲುಮಾಡ "ಕಲ್ಮಾಡ' ನೋ. 
ಕಲ್ಲುಮಾವು, ಕಲುಮಾವು (ನಾ). ೧. ಒಂದು ಜಾತಿಯ ಗಿಡ. 
೨. ಮಾವಿನಲ್ಲಿ ಒಂದು ಪ್ರಕಾರ; ಕಾಡುಮಾವು. (ಕ). 
ಕಲುಮಾವು : ೨. ಕಾಡಕದಳಿ ಕಲುಮಾವು ಬೇವು ತಾಳಿ ಹೊಂದಾಳೆ 
ಯಕ್ಕೆಯು ಕಕ್ಕೆ (ನವಮೋ. ೮-೯). [ಕಲ್ಲು(£ ಕಲ್ಕ್‌) * ಮಾವು] 
ಕಲ್ಲು ಮುಳ್ಳು (ನಾ). ೧.ಕಲ್ಲು ಮತ್ತು ಮುಳ್ಳು. ೨. ಸವೆದುಹೋದ 
ಬೀಸುವ ಕಲ್ಲು, ಅರೆಯುವ ಕಲ್ಲು, ಒರಳುಕಲ್ಲುಗಳ ಮೇಲೆ 
ಹುಯ್ಯಿಸುವ ಮುಳ್ಳು: ಗುಂಡಕಲ್ಲು ಸವೆದಿದೆ, ಕಲ್ಲುಮುಳ್ಳು ಹುಯ್ಕಿಸ 
ಬೇಕು (ರೂಢಿ). [ಕಲ್ಲು (ಆ ಕಲ್ಕ್‌) * ಮುಳ್ಳು (ಆ ಮುಳ್ಳ್‌)] 
ಕಲ್ಲುರದಾಳೆ (ನಾ). ಒಂದು ಬಗೆಯ ಸಸ್ಯ: *ಅಶಾತೆ? - ಕಲ್ಲುರ 
ದಾಳಿ” (ಓಷಧಿ. ೩). [?) 
ಕಲ್ಲುರಾಳ (ನಾ). *ಕಲ್ಲಿನಂತೆ ಗಟ್ಟಿಯಾದ ರಾಳ; ಕಲ್ಲುರಾಳ” 
(Stone pitch. ಇಂಕನಿ). [ಕಲ್ಲು (ಆ ಕಲ್‌) ೬ ರಾಳ] 
ಕಲ್ಲುರಿಗೆ (ನಾ). ಕಡುಬು ಮಾಡುವವನು; ಭಕ್ಷ್ಯಮಾಡು 
ವವನು (2): ಈ ನಕುಳಂ ಪೋದ ಭವದೊಳ ... ದ್ರವ್ಯಲೋಲುಪ 
ನೆಂಬೊಂ ಕಲ್ಲುರಿಗನಾಗಿ (ಆದಿಪು. ೫-೧೮ ವ); Rd: 
ರೇವಡಿಗಾರ” (ಆದಿಪು-ಕೋಶ); “ಕಲ್ಲು ಸುಡುವವನು” (ಪ್ರಥಣ್ಣ). 
(7) 
ಕಲ್ಲು ರಿವೆ (ನಾ). ಒಂದು ಬಗೆಯ ಸ ಸಸ್ಯ: ಕಲ್ಲುರಿವೆ, ಕಾಡುಗಿಡ, ಅಗ್ನಿ 
ವೇಂದ್ರ ಪಾಕು (ಮೈ ಕಾಗಿ. ೬-೯೭). [2] 
ಕಲ್ಲುವರದ (ನಾ). ಹರಳು ಕಲ್ಲಿನ ವ್ಯಾಪಾರಿ; ರತ್ನವ್ಯಾಪಾರಿ: 
ಕಲ್ಲುಕಣೆಯ ಕಲ್ಲುವರದಿ£ದೆ] ರುಗಳುಂ ಕೂಡಿರ್ದ್ದ್ಗು (ಮೈಆರಿ. ೧೯೩೩, 
೬೦-೫; 1173). [ಕಲ್ಲು (ಆ ಕಲ್ಮ್‌) ೬ ಸರದ] 
ಕಲ್ಲುಶುಂಠಿ (ನಾ). ಒಂದು ಬಗೆಯ ಶುಂಠಿ: ಕಲ್ಲುಶುಂಠಿ, ಕಾಡು 
ಶುಂಠಿ (ಮೈಣಗಿ. ೭೯-೧೬೨೫). [ಕಲ್ಲು (ಲಿ ಕಲ್‌) * ಶುಂಠಿ] 
ಕೆಲ್ಲುಸಂಪಿಗೆಹಣ್ಣು (ನಾ). ಒಂದು ಬಗೆಯ ಹಣ್ಣು: ಹಲಸಿನ 
ಹಣ್ಕ್ಯೋ . . . ಕಲ್ಲುಸಂಸಿಗೆಹಣ್ಣೋ ಕಯ ವುದು (ಮಲೆಮ. ೫೬೩). 
[ಕಲ್ಲುಸಂಪಿಗೈ + ಹೆಣ್ಣು (ಆ ಪಣ)] 
ಕಲ್ಲುಸಕ್ಕರೆ (ನಾ). ಕಲ್ಲಿನಂತೆ ಗಟ್ಟಿ ಜಿನ ಸಕ್ಕರೆ; ಖಂಡಶರ್ಕರಕಿ: 
ಕಲ್ಲುಸಕ್ಕರೆ ಕೊಳ್ಳಿರೋ NG ಕಲ್ಲುಸಕ್ಕರೆ ಕೊಳ್ಳಿರೋ (ಪುರಂದ. 
೧-೧೨೬ ಪಲ್ಲವಿ). [ಕಲ್ಲು (ಆ ಕಲ್‌) + ಸಕ್ಕರೆ] 
ಕಲ್ಲುಸಬ್ಬಸಿಗೆ (ನಾ). (ಮಸಾಲೆಗೆ ಉಪಯೋಗಿಸುವ) ಒಂದು 
ಬಗೆಯ ಸೊಪ್ಪು: ಹುಚ್ಚು ನೆಲಬೇವು, ಕಛ್ಲುಸಬ್ಬಸಿಗೆ (ಮೈಣಗಿ. 
೫೭-೧೧೫೪). [ಕಲು (ಆ ಕಲ್‌) + ಸಬ್ಬಸಿಗೆ] 
ಕೆಲ್ಲು ಸಾರ (ನಾ). ಹಳ್ಳ, ಕಾಲುವೆ ಮೊದಲಾದುವನ್ನು ದಾಟಲು 
ಹಾಕಿದ ಕಲ್ಲು, --ಚಪ್ಪಡಿಕಲ್ಲಿನ ಸೇತುವೆ: ಸಲೀಸಾಗಿ ಕಲ್ಲುಸಾರದ 
ಮೇಲೆಯೆ ದಾಂಟಿ ಹೋಗುತ್ತಿದ್ದೆವಲ್ಲಾ? (ಮಲೆಮ. ೭೦೮). 
[ಕಲ್ಲು (ಆ ಕಲ್‌) * ಸಾರ] 
ಕಲ್ಲುಸುಂಟ (ನಾ). - ಕಲ್ಲುಶುಂಠಿ (8). 
[ಕಲ್ಲು (ಆ ಕಲ್ಯ್‌) * ಸುಂಟ] 
ಕಲ್ಲುಸೋರೆ (ನಾ). ೧. ಕಲ್ಲಿನ ಪಾತ್ರೆ; ಕಲ್ಲುಮರಗೆ. ೨. ಕಾಡು 
ಸೋರೆಬಳ್ಳಿ (ಕ). [ಕಲ್ಲು (ಆ ಕಲ್ಕ್‌) * ಸೋರೆ, (೬ ಸೊರೈ)] 
ಕಲ್ಲುಹಾವು (ನಾ). ಒಂದು ಜಾತಿಯ ಹಾವು. ಐ ಕಲ್ಲಿನ ಕೆಳಗೆ 
ಅಡಗಿಕೊಳ್ಳುವ ಅಭ್ಯಾಸವುಳ್ಳ ಹಾವು: ಗೋದಿನಾಗರ, ಕಲ್ಲುಹಾವು, 
ಜಡೆನಾಗರ (ನಮ್ಮನು. ೨೪೦). 
(ಕಲ್ಲು (ಆ ಕಲ್ಕ್‌) + ಹಾವು (ಆ ನಾವು) 


ಕಛುಹೂವು 


ಕಲ್ಲುಹೂವು, ಕಲ್ಲಹೊ, ಕಲ್ಲಹೂವು (ನಾ). ಕಲ್ಲಿನ ಮೇಲೆ ಚೆಳೆದ 
ಪಾಚಿ: “ಹಲವು ಕಲ್ಲುಹೂವುಗಳಿಂದ ತಯಾರಿಸಿದ ಧೂಮ್ರಬಣ್ಣ 
ಅಥವಾ ನೇರಿಳೇಬಣ್ಣ. ಒಂದು ಜಾತಿಯ ಕೆಲ್ಲುಹೂವು” (Cಟdbೀar. 
ಇಂಕನಿ). ಕಲ್ಲಹೂ : "ಕಾಲಾಮಸೂರ್ಯಕಂ, ಕಾಲಾನುಸೂರ್ಯಕಂ 
- ಕೆಲ್ಲಹೂ” (ಒಷಧಿ. ೩೨). ಕಲ್ಲಹೂವು : “ಕಾಲಾನು, ಸಾಯ್ಕಂ, 
ಕ್ರುದ್ಧಂ, ಅಶ್ಮಪುಪ್ಪಂ, ಶೀತಶಿವಂ, ಶೈಲೇಯಂ ಈ ೬ ಕಲ್ಲಹೂವು? 
(ನಾಚಿರಾ. ೧೧೦) ; *ಜೀರ್ಣಂ -ಕಲ್ಲಹೂವು? (ಓಷಧಿ. ೬೨). 
[ಕಲ್ಲು (ಆ ಕಲ್ಕ್‌) * ಹೂವು (ಆ ಪ್ಯೂ)] 
ಕಲ್ಲುಹೆಟ್ಟೆ (ನಾ). ಒಂದು ಬಗೆಯ ಸಸ್ಯ: ಕಲ್ಲುಹೆಟ್ಟಿ, ಕಾಡುಪೆ, 
ಕರ್ಪ (ಮೈಡಔಗಿ. ೫೦-೯೯೩). [ಕಲ್ಲು(£ ಕಲ್ಮ್‌)+ ಹೆಟ್ಟಿ?) 
ಕಲ್ಲುಹೋಳಕ (ನಾ). ಒಂದು ಜಾತಿಯ ಪಕ್ಷಿ; ಕಾಡುಕೋಳಿ (೪). 
[ಕಲ್ಲು (೮ ಕೆಲ್ಮ್‌) + ಹೋಳಕ?) 
ಕಲ್ಲುಳಿ (ನಾ). ಕಲ್ಯುಟಗನ ಉಳಿ; ಕಲ್ಲುಕಡೆಯುವ ಉಳಿ; 
“ಬಂಕ? (ನಾಚರಾ. ಕಿ). [ಕಲ್‌ ಉಳ್ಳಿ. / ತಮಿ. ಕಲ್ಲುಳಿ] 
ಕೆಲ್ಲೂಕೆ (ನಾ). ಒಂದು ಜಾತಿಯ ನೀರು ಪ್ರಾಣಿ; ಒಂದು ಜಾತಿಯ 
ಜಲಚರ (?) : ತಪಸಿಗೆ ಬಂದು ನಲ್ಲತನ ಶಾಂತವಿಂತಿರಬೇಡವೇ 
ಹೊಳೆಯ ಕಲ್ಲೂಕನಂ ಹಿಡಿದ ಗಾದೆ ನಿನಗೆಂದುಮೆಯ 'ವಲ್ಲಭನಿಳಿದ 
(ಲಿಂಗಪು. ೨೩-೩೬). [ಆ ಕಲ್ಲೂರ್ಯು?] 
ಕಲ್ಲೂರು, (ನಾ). ಒಂದು ಊರಿನ ಹೆಸರು: . ಕಲ್ಲೂರುಗ್ರಾಮ 
ವಾಸ್ತವ್ಯ ಭಾರದ್ವಾಜಗೋತ್ರ (we. XII, ೨೪೯-೨೫; 7). 
[ಕಲ್‌ 4 ಊರ್ಕು (ಆ ಊರ್‌)] 
ಕಲ್ಲೂರು (ನಾ). (ಕರಾ) ಒಂದು ಜಾತಿಯ ಮಾನು: ನಿಮಗೆ 
ಬೇಕಾದ ಹೊಳೆಯ ಮಿನು, ಮುಡಾವು, ಅಬ್ರೋನಿ, ಕೂಸೆ, ಕಲ್ಲೂರು, 
ಕೊಂತಿ ಯಾವುದೂ ಇಲ್ಲ (ಹೊಸಕ್ತಿ. ೫೪). 
[+ ತುಳು. ಕಲ್ಲೂರು] 
ಕಲ್ಲಿ, (ನಾ). ಗೊಂದಲ; ಕೋಚೆ: ಒಂದಕ್ಟೋಹಿಣೀಬಲಂಬೆರಸು 
ಪ್ರಳಯದ ಮಾರಿಯುಮಾಕಾಶದ. ಕವಿಯು ಂ ನೆಲದ ಕಲ್ಲೆಯುಂ 
ಮುನ್ನಮೆ ಮೇರೆದಪ್ಪುವುದುಮಂ ತನ್ನೊಳಳವಡಿಸಿಕೊಂಡು ತಾಗಿ 
ದಾಗಳ್‌' (ಪಂಪಭಾ. ೧೨-೧೯ ವ). 
ಕಲ್ಲೆಯುಂ ಕವಿಯುಂ, ಕಲ್ಲಿಯುಂ ಕನಿಯುಂ, ಕಲ್ಲೆಯುಂ 
ಕವಿಲಿಯುಂ - ಅಲ್ಲೋಲಕಲ್ಲೋಲ: ಸಮುದ್ರಂ ಬಹಿತ್ರಂ ಬೆದಣು 
ವಂತು ತಿಟ್ಟನೆ ತಿರಿದು ಕಲ್ಲೆಯುಂ ಕವಿಯುಮಾಗೆ ... ಕೂವ ಕಂಭಂ 
ಮುಜಿಯೆ (ಬಂಹರಿ. ೪-೧೪ ವ); ಗಜದೊಡ್ಡು ಗಂಡುಗೆಟ್ಟು 
ಬೆಂಗೊಟ್ಟು ನಿಲ್ಲದೋಡಿಯುಂ ಕಲ್ಲೆಯುಂ ಕವಿಯುಮಾಗಿ [ಪಾಠಾಂ. 
ತಲ್ಲೆಯುಂದಲ್ಲಿವಿಲ್ಲಿಯುಮಾಗೆ, ಕಲ್ಲಿಯುಂದಲ್ಲಿವಿಲ್ಲಿ ಯುಮಾಗೆ] 
(ಗಿರಿಕ, ೬-೭೬ ವ); ತುಜುಪಟ್ಟಿ ಯೆಲ್ಲಂ ಕಿಟ್ಲಿಲೆಯುಂ ಕಿಟಂದಲೆಯುಂ 
ಕಲ್ಲಿಯುಂ ಕವಿಯುಮಾದಪುದಿದೇನೆಂದು ಸಂಭ್ರಮಿಸಿ (ಲೀಲಾವ. 
೫-೧೩೪); ಕಲ್ಲೆಯುಂ ಕವಿಲೆಯುಮಾಗೆ ಡೊಂಬರ ಬೀಡಂ ತೊಟ 
ಪಾಯ್ವಂತೆ ಕಳಕಳರವಂ ಪೆರ್ಚೆ (ಧರ್ಮಾಮೃ. ೫-೨೦೭); ಕಲ್ಲೆಯುಂ 
ಕವಿಲೆಯುಮಾಗಿ ನೆರವಿ ಪೆಆಗೆ ಬರೆ (ಧರ್ಮಾಮೃ. ೬-೧೦೪). [2] 
ಕಲ್ಲೆ, (ನಾ). ನವೆ; ತುರಿಕೆ: “ಕಲ್ಲೆ ಕಂಡೂತಿಯೊಳ್‌ ? (ಕಶರ. ೨೦). 
(?) 
ಕಲ್ಲೆ (ನಾ). ನೀರಿನ ಹರವಿ, ಗುಡಾಣ: “ ಅಳಿಂಜರಂ 
ಮಣಿಜೆಯೆನೆ ಕಲ್ಲೆನಾಮಂ  (ಮಂಗರಾ. ೬೨-೨೩). 
[ಆ ಸಂ. ಬಲ್ಲ?) 
ಕಲ್ಲೆಟ್ಟಿ "ಕೆಲ್ಜೆಂಟಿ' ನೋ, 


೧೬೧೩ 


20 


25 


95 


40 


45 


ಕಲ್ಲೇರಿ 


ಕಲ್ಲೆಡೆ (ನಾ). ಉಪ್ಪಿನಕಾಯಿಗೆ ಉಪಯೋಗಿಸುವ ಒಂದು ಬಗೆಯ 
ಹುಳಿ ಕಾಯಿ: ಕಲ್ಲಿಡೆ ಮಾಗಳಿ ಕರಿಲೆ ಉಪ್ಪಿನಕಾಯ ನಿಲ್ಲದೆ ಎಡೆ 
ಮಾಡಿದರು (ಮಾದೇಸಾಂ. ೩-೯೪). [?) 

ಕಲ್ಲೆಣ್ಣೆ (ನಾ). ಬಾವಿ ತೋಡಿ ತೆಗೆಯುವ ಎಣ್ಣೆ; ಸೀಮೆಎಣ್ಣೆ; 
ಚಿಮಣಿಯೆಣ್ಣೆ (ಉಕ) : ವಿಷಯಾಗ್ನಿಗೆ ಸುಖದಾಸೆಯ ಕಲ್ಲೆಣ್ಮೆಯ 
ಪಾನ (ಅಗ್ನಿ ಹಂ, ೮೫-೬೦) ; ಟೀಬಲ್ಲಿನ ಮೇಲೆ ಒಂದು ಕಲ್ಲೆಣ್ಣೆಯ 
ದೀಪ ಉರಿಯುತ್ತಿದೆ (ಇಪ್ಪಕ. ೪೦೮). [ಕಲ್‌ * ಎಣ್ಣೆ] 

ಕಲ್ಲೆಜಿ "ಕಲ್ಲೆರ್ಜೆ' ನೋ. 

ಕಲ್ಲೆ ಜಿಗೆ "ಕಲ್ಲೆರ್ದೆಗ? ನೋ. 

ಕಲ್ಲೆರ್ದೆ, ಕಲ್ಲೆದೆ (ನಾ). ೧. ಕಲ್ಲಿನಂತಹ ಎದೆ; ಕಕೋರವಾದ 
ಹೃದಯ : ಮೆಲ್ಲೆರ್ದೆಯುಂ ವಿಯೋಗಿಜನಕಂತದು ಕಲ್ಲೆರ್ದೆ 
ಯಪ್ಪುದೆಲ್ತೆ (ಕಾದಂಉ. ೩೨೮) ; ಕೂಡದರ ಕಲ್ಲೆರ್ದೆ ಪವ್ವನೆ ಸೀಟ್‌ 
(ಕಬ್ಬಿಕಾ, ೩೦೦); ಒಳ್ಳಬ್ಬಮುನಮೊಳ್ಳುಡಿಯುಂ ಗೇಯಮುಮುರ್ಚದ 
ಕಡುಗಲ್ಲೆರ್ದೆಯೆರ್ದೆಯನಂಬು ಮೇಣುರ್ಚುಗುಮೇ (ಕಾವ್ಯಾವ. ೨೦೯)... 
೨. ಕಲ್ಲಿನಂತಹ ಎಡೆಯುಳ್ಳವನು ಕ ನಿಷ್ಠರುಣಿ : ಅಗ್ಗಲಿಸಿಯೆ 
ನಿಂದುದೆಂತುಮಸು ಪೋಗದೆ ಕಲ್ಲೆರ್ದೆಯೆಂ ಮಹೀಪತೀ (ಕಾದಂಪೂ. 
೯೨೧) ; ಅರಸನೇಂ ಕಲ್ಲೆರ್ಜೆಯೋ ಮರನಾನಿಸನೋ ಕಲ್ಲುಂ ಮರನಿರ್ಪಂ 
ತಿರ್ದನಿಂತು ನಿಷ್ಯರುಣನೊ ಪೇಟರ್‌ (ಅಜಿಪು. ೧೦-೫೩) ; ಕರುಣಂ 
ಗೆಟ್ಟಾಕೆ ಕೈಕೆ ಕಲ್ಲೆರ್ದೆಯಕ್ಕುಂ (ಪಂರಾಮಾ. ೬-೧೬೪) ; ಅತಿಚತುರ 
ಕನೀಶ್ವರ ವಿರಚಿತ ಕೃತಿ ಕಲ್ಲಿರ್ದೆಯೆನಿಪ್ಪ ಮೂರ್ಪಂಗೆ ಚಮತ್ಕೃತಿಯಂ 
ಮಾಡುಗುಮೆ (ಮಲ್ಲಿಪು. ೧-೩೫). ಕಲ್ಲೆದೆ: ೧, ತರುಣೀಜನದ ಕಲ್ಲೆದೆ 
ಗೋಂಟಿ ಕಾವನ ಹರಿದಾಳಿಗೀಡಾದುದಿಲ್ಲ (ನೇವಿಂಸಂ. ೮-೨೯), ಇಲ್ಲದಿಹ 
ಕಾಲಕ್ಕೆ ಹೊಲ್ಲಹನು ಜನರಿಂಗೆ ಅಲ್ಲದ ಗುಣದ ಅರಸಿಂಗೆ ಸಾಲಕ್ಕೆ ಕಲ್ಲೆ 
ಜಿಯು ಬೇಕು (ಸರ್ವಜ್ಞ. ೧೪೦೭) ; ನನ್ನ ಕಲ್ಲೆದೆಯನ್ನು ತನ್ನ ಸುಗುಣ 
ಗಳಿಂದಲೆ ಕರಗಿಸುತ್ತಲಿದಾನೆ (ವಚಕಾ. ೫೬). [ಕಲ್‌ *- ಎರ್ದೆ] 

ಕೆಲ್ಲೆರ್ದೆಗ, ಕಲ್ಲೆದೆಗ (ನಾ). - ಕಲ್ಲೆರ್ದೆ ೨: ಇಲ್ಲದ ಗುಣಗಳ 
ಬಲ್ಲರಿಚ್ಚೆಗತನದಲ್ಲಿ ಪೊಗಳೆ ಪೊಂಗಿ ನಲಿವ ಕಲ್ಲೆರ್ದೆ ಗರು ಕಡು 
ಗಾಂಪರವನಿಯೊಳಗಿಲ್ಲನ್ಮ ರರಸುಗಳಿಂದ (ಕುರಾಸಾಂ. ೩೫-೮೫). 
ಕಲ್ಲೆದೆಗೆ: ಬಾಳ ಸಿರಿಸೊಗಸುಗಳ ಪೆರ್ಚಿಪನು ಖೇಲಕನು, ಕೀಳ 
ದೆನಿಪವನೊರಟ, ಮಂಕ, ಕಲ್ಲೆದೆಗ (ಮಂಕುಕ. ೨೬೫). 

[ಳಲ್ಲೆರ್ದೆ + -ಗೃ] 

ಕೆಲ್ಲೆರ್ದೆಗನಿ (ನಾ). ೧. ಕಕೋರಹೃದಯವನ್ನುಳ್ಳ ಕವಿ. 
೨. ಕಲ್ಲೊಳಗೆ ಇರುವ ಗುಹೆ; ಕಲ್ಲಿನ ಗವಿ. ೧,೨: ಎಂದುದ 
ನೆನುತಿರ್ಪರ್‌ ಗಿರಿಯಂದದಿನತಿ ನಿಶಿತ ಸುಕನಿ ವಾಕ್ಕುಲಿಶಂ ಬೀಟ್ತಿಂದೊಡ 
ಮೆರ್ದೆಯಂ ಸೀಟಳಸ್ಲೊಡಮೊಂದಕ್ಕರಮಿಲ್ಲೆನಿಪ್ಪ ಕಲ್ಲೆರ್ದೆಗವಿಗಳ್‌ 
(ಲೀಲಾವ. ೧-೨೫). [ಕಲ್ಲಿರ್ದೆ * ಕವ್ಯಿ; ಕಲ್ಲೆರ್ದೆ 4 ಗವಿ] 

ಕಲ್ಲೆರ್ದೆತನ (ನಾ). ನಿರ್ದಯತೆ; ನಿಷ್ಕರುಣತೆ : ಕಲ್ಲೆರ್ದೆತನದಿಂದೆ 
ನ್ನಂತು ಬರ್ದನಾವನುಮೊಳನೇ (ಗದಾಯು. ೫-೨೮). [ಕಲ್ಲೆ ರ್ದೆ * -ತನ] 

ಕಲ್ಲೆರ್ಜೆಯ (ನಾ). ಕಲ್ಲು ಮನಸ್ಸಿನವನು; ನಿರ್ದಯಿ: 
ಕುಡುವಿಲ್ಲಂ, ಕಲ್ಲೆರ್ದೆಯಂ (ಭಾಷಾಧೂ.: ೧೩೧ ಉದಾ). 

ಕಲ್ಲಿರ್ದೆಯಳ್‌ - ನಿರ್ದಯಳಾದವಳು ; ಕಠೋರಮನಸ್ಸಿ 

ನವಳು : ಕಲ್ಲೆರ್ದೆಯಳೆನಿಸಿದೆನ್ನಂ ಕಾಣದೊಡನೆ ಸ್ವಭಾವ ಸರಳತೆಯ 
ನಪ್ಪೆಕೆಯ್ದ ನಿಜಗುಣದಿಂ (ಕಾದಂಉ. ೩೯).  [ಕಲ್ಲೆರ್ದೆ* -ಅ,] 

ಕಲ್ಲೇರಿ (ನಾ). ಕಲ್ಲಿನ ಕಟ್ಟಿ, ದಿಬ್ಬ: ಅಡಕೆಯ ತೋಂಟದ 
ಗಡಿಯ ಕಲ್ಲೇರಿಯಾಗ್ನೇಯದೊಳ್‌ (ಎಕ. ೪111, ಸಾಗರ. ೧೦೯-೬೦ | 
1079). [ಕಲ್‌ * ಏರ್ಮಿ) 


ಕಲ್ಲೊಂಕಾ ೧೬೧೪ ಕಲ್ಪೆಟ್ಟು 


ಕೆಲ್ಲೊಂಕಾ (ನಾ). (ಕರಾ) ಒಂದು ಜಾತಿಯ ಮಾನು. 
[+ ಶುಳು. ಕಬ್ಲಂಗೈ) 
ಕಲ್ಲೊಡ್ಡ (ನಾ). ಒಡ್ಡರಲ್ಲಿ ಒಂದು ಪಂಗಡ; ಕಲ್ಲು ಒಡೆಯುವ 
ವೃತ್ತಿಯವನು (8). "ಮಣ್ಣೊಡ್ಡ? ಪರಾ. 
[ಕಲ್‌ ಖ್‌ ಒಡ್ಡ] 
ಕಲ್ಲೊಡ್ಡು (ನಾ). ಕಲ್ಲಿನ ಗುಡ್ಡೆ ; ಕಲ್ಲುದಿಣ್ಣೆ (ಕ). 
[ಕಲ್‌ * ಒಡ್ಡು) 
ಕಲ್ಲೊತ್ತು (ನಾ). ಅಂಗಾಲು ಅಥವಾ ಹಿಮ್ಮಡಕ್ಕೆ ಕಲ್ಲು ಒತ್ತಿ 
ಉಂಟಾಗುವ ಗಂಟು, ಆಣಿ: ಮುಳ್ಳುಂ ಸಿವುರುಗಳುಂ ನಟ್ಟಲ್ಲಿಯೆ 
ಪೊಜವಂಡದಿರ್ದು ಬಾತೊಡೆ ಮತ್ತಂ ಕಲ್ಲೊತ್ತೆ ತ್ತಿ) ಗರ್ಕದುಗ್ಗವ 
ಮೆಳ್ಳಿಸಿಯೊಲೆಗಲ್ಲ ಸೇಕಗೆಯ್ಯಲ್‌ ಮಾಣ್ಗುಂ (ಲೋಕೋಪ. ೯-೧೬೫). 
[ಕಲ್‌ + ಒತ್ತು. / ತುಳು. ಕಲ್ಲೊತ್ತು) 
ಕಲ್ಲೊನಕೆ (ನಾ). ಕಲ್ಲಿನ ಒನಕೆ: ತೊಳಲಿ ಕಲ್ಲಸುವೆ ಕಲ್ಲು ಕಲ್ಲೊರಳ 
ಕಲ್ಲೊನಕೆಯೆಂದಿವು ಮೊದಲಾಗೊಡೆಯವುಂ (ಪಸಾರ. ೬೨೭-೧೪). 
[ಕಲ್‌ * ಒನಕೆ] 


ಕಲ್ಲೊರಳ್‌, ಕಲ್ಲೊರಳು (ನಾ).ಕಲ್ಲಿನಿಂದ ಮಾಡಿದ ಒರಳು; ಒರಳು | 


ಕಲ್ಲು: ಮದವಲರ್ದ ತನುವಂ ಕುಸುಜಕಿದಣಾದುಜಕೆ ಕಲ್ಲೊರಳೊಳಿಕ್ಕಿ 
(ಬಸಪು, ೪೫-೨೮); ತೊಳಲಿ ಕಬ್ಲಸುವೆಕಲ್ಲು ಕಲ್ಲೊರಳ ಕಲ್ಲೊನಕೆ 
ಯೆಂದಿವು ಮೊದಲಾಗೊಡೆಯವುಂ (ಪಸಾರ. ೬೨೭-೧೪). ಕೆಲ್ಲೊ ರಳು : 
ಕಲ್ಲೊರಳಲ್ಲಿ ಹಾಕೀ ತಿರುವ್ಯಾರು ಅರಸಣವ (ಹುಟ್ಟಹ. ೧೪೮). 
(ಕಲ್‌, + ಒರಳ್‌ (£ ಒರಲ್‌]) 

ಕಲ್ಲೊರಳು "ಕಲ್ಲೊರಳ್‌? ನೋ. 

ಕಲ್ಲೊಳೆ (ನಾ). (?): ದೈವ ತಾನೆ ಕಾಡಿದಪುದು ನೋಡ ಕಲ್ಲೊಲೆಗೆ 
ಬಿತ್ತಿಯ ಬತ್ತಲೆದಾಅಕತೆನ್ನ ಬಾಯ್‌ ಕುಡಿದಪೆಂ (ಲೀಲಾವ. ೨-೧೨೬). 

(7) 

ಳಲ್ಲೊ ಲಸ್ಸಿ (ನಾ). ಕಲ್ಲಿನ ಬೇಲಿ: ಮೂಲು ನಿಜ್‌ಗಲ್ಲನ್ನೀಲಿಸಿ 
ಕಲ್ಲೊಟಕ್ಟಿಯನ್ಹಾಗೆ ಕಿಸುಕಾಡನೆತುಂ ಕೊಟ್ಟಿತ್ತು (ಎಕ. 111, ನಂಜನ. 
೨೬೯-೯೪ ; 904). [ಕಲ್‌ + ಒಲಕ್ಟಿ (ಆ ಒಲ) 

ಕಲ್ಲೋಜ "ಕಲ್ಲೋರು' ನೋ. 

ಕೆಲ್ಲೋಜತನ (ನಾ). ಶಿಲ್ಪವಿದ್ಯೈ, —ಕಲೆ: ಬರ್ದಿಲರ ಬಡಿಗಿಗೆನಗೆ 
ವುಟ್ಟ ದಾತಂ ನನ್ನ ಕಲ್ಲೋಜತನಮವಗೆ ಗುಪ್ತವರಮಿರ್ಪುದಯ್‌ 
( ಶ್ರೀರಾಮಾ. ೫೮೭-೯೪). [ಕಲ್ಲೋಜ (ಆ ಕಲ್ಲೋರು) + -ತನ] 

ಕಲ್ಲೋರುು, ಕಲ್ಲೋಜ (ನಾ). ಕಲ್ಲಿನ ಕೆಲಸವನ್ನು ಬಲ್ಲವನು; 
ಶಿಲ್ಪಿ: ಕೆಸಜು ಕಲ್ಲಾದಿಯಾಗಿ ಕಲ್ಲೋರುುರ ಕೆಲಸ ಛರತೋಜನ 
ಕಣ್ಣರಣೆ (ಸೌಇಇ. x1-i, ೧೭೭-೧೦೩ ; 1125). ಕಲ್ಲೋಜ: 
“ಕಲ್ಲೋಜತನ' ಪರಾ. 

[ಕಲ್‌ * ಓರು (ಆ ಒವರುಂ)] 

ಚಲ್ಲೋಲ (ನಾ). ದೊಡ್ಡ ಅಲೆ, ತೆರೆ ; ಹೆದ್ದೆರೆ: ಲೋಲಕಲ್ಲೋಲ 
ಸರಂಪರಾಸರಿಗತಂ ಪರಿದತ್ತು ನಗೋಪಕಂರದೊಳ್‌ (ಅಜಿಪು. ೪-೬೩); 
ಕರುಣಾಮೃತಾಬ್ಧಿಯ. ಕಲ್ಲೋಲಗಳಂತೆ (ಹದಿ ಬ. ೧-೨೧); ನೀಲ 
ಲೀಲಾಶೀಲಸಲಿಲ ಕಲ್ಲೊ ಲದಿಂ (ಶ್ರೀರಾಮಾ. ೧೨೬-೩೫). 

ಕಲ್ಲೋಲವಾಗು - ೧. ಹೊಯ್ದಾಡು: ಮನಸ್ಸು ಕಲ್ಲೋಲ 

ವಾಯಿತು (ರೂಢಿ). ೨. ಚಲ್ಲಾಸಿಲ್ಲಿಯಾಗು; ಚದುರು : ಬಸವಣ್ಣ 
ಮೊದಲಾದ ಮಹಾಭಕ್ತರೆಲ್ಲ ಕಂಡರಯ್ಕ ಮಹಾಕೈಲಾಸವೆಂಬ ಬೆಳ್ಳಿಯ 
ಬೆಟ್ಟಿ ವನೇಜಕೆ, , . ಅ ಬೆಳ್ಳಿಯ ಬೆಟ್ಟಿ ಕಲ್ಲೋಲವಾಗಿ ಅಲ್ಲಿ ದ್ದವರೆ 
ನೆಲ್ಲಿಯು ಕಾಣೆ (ಮೋಳಿಮಾ. ೪೦-೧೬೮). [ಸಂ.) 


ಕಲ್ಲೋಲಮಾಲೆ (ನಾ). ಅಲೆಗಳ ಸಾಲ್ಕು ಪಂಕ್ತಿ: ತೆಆತೆಆದ 
ಕಲ್ಲೋಲಮಾಲೆಗಳ ಲೀಲೆಗಳ ... ಗಂಗೆಗವನಿಜೆ ಬಂದಳು (ಜೈಮಿಭಾ. 
೧೯-೫):; ನಮ್ಮಲ್ಲಿಯ "ಫ್ಯಾಶನ್ನು? ಅಲ್ಲಿಗೇ ನಿಂತಿದ್ದರೂ ಪಾಶ್ಚಿಮಾತ್ಮರೆ 
ವಿಚಾರದ ಕಲ್ಲೋಲಮಾಲೆಯು ಅಲ್ಲಿಯೇ ನಿಂತಿಲ್ಲ (ವಿಚಾಮಂ. ೭೧). 
[ಕಲ್ಲೋಲ + ಮಾಲೆ] 
ಕಲ್ಲೋಲೆ (ನಾ). ೧. ಹರಳುಕಲ್ಲಿನ ಓಲೆ; ವಜ್ರದ ಓಲೆ: ಬೆಟ್ಟಿದ 
ಸೀರೆ ಬಟ್ಟನ ಬಟ್ಟುಂಗುರಯಿಟ್ಟಿ ಕಿವಿಯ ಕಲ್ಲೋಲೆ ( ಶ್ರೀಪಾಲ. ೪-೭೨). 
೨. (ಆಲಂ) (ಕಲ್ಲಿನಂತೆ) ಸ್ಥಿರವಾದ ಮು ತ್ಕೈದೆ ತನ; ಚಿರ 
ಮಾಂಗಲ್ಯ : ದೇವಿ ಲಕ್ಕದೀವಳಿಗೆಗಾಣು ನಿನ್ನೋಲೆ ಕಲ್ಲೋಲೆಯಕ್ಕೆ 
10 ನಿನ್ನ ನೋಂತ ನೋಂಪಿಗಾವುದು ಹಿರಿದು ಎಂದು ಪರಸಿ (ಲೀಲಾವ. 
೧೪-೧೩೧ ವ). "ಹರಳೋಲೆ' ಪರಾ. [ಕಲ್‌ + ಓಲೆ] 
ಕಲ್ಪಟ್ಟು (ಕ್ರಿ). ಕಂಡರಣೆ ಮಾಡು;:ಕೆತ್ತು: ಕಲ್ವಟ್ಟ ಕೊಡುವುದಕ್ಕೆ 
ತಿರುವಾಯಿಮೊಟಿಕಿ ಪುದಿಯಿನಾಲ್‌ ಒಡೆಯಾರ್‌ ಧಾರಾವರ್ಷಕಂ 
ಈವನು (ಮೈ ಆರಿ. ೧೯೪೬, ೨೮-೭; 1032). 
15 [1./ ತಮಿ, ಕಲ್ವೆಟ್ಟು - ಕಲ್ಲಿನಲ್ಲಿ ಕೆತ್ತುವಿಕೆ) 
ಕಲ್ಪತ್ತಿ (ನಾ). ಒಂದು ಪ್ರದೇಶದ ಹೆಸರು: ಮೂಗುನ್ಹ ಪನ್ನೆರಡು 
ಫುಲಿವಟ್ಟ ಪನ್ನೆರಡುಂ ಕಲ್ವತ್ತಿ ಯೇ ಲಂ (ಎಕ. ೫111, ಸೊರಬ. 
೪೭೭-೧೪ ; 991). [?) 
ಕಲ್ಪಟಕಿ (ನಾ). ಕಲ್ಲಿರುವ ದಾರಿ: ನೆತ್ತರ ತೆರೆಗಳ್‌ ಸುಟ್‌ಸುಟಃ 
20 ದೊಡವರಿದುವು ಕಲ್ವಲಕಿಯೊಳ್‌ ಭೋರ್ಗರೆದು ಪರಿವ ತೊಜಸಿಗಳ 
ತೆಜದಿಂ (ಪಂಪಭಾ. ೧೧-೩೬); ಕಲ್ವ್ಪಟಿ ಯೋಳ್‌ ಭೋರ್ಗರೆವ ತೊಆಕಿಯ 
ವೋಲ್‌ ರುಧಿರಜಳಂ (ಪಂಪಭಾ. ೧೨-೧೧೩) ; “ಕಲ್ಲುಗಳಿರುವ ಸ್ಥಳ 
(ಪಂಪನಿ); “ಕಲ್ಲಿನ ಪ್ರದೇಶ” (ಪ್ರಭಣ್ಣ). 
[ಕಲ್‌ 4 ಬಟ್ಕಾ] 
ಕಲ್ಪಾನಸೆ (ನಾ). ಕಲ್ಲಿನಂತಹ ಹೆಣ್ಣು; ಕರುಣೆಯಿಲ್ಲದವಳು : 
ಕಾಲ್ವಿಡಿಯೆ ನಿಜೇಶನವಳಗಲೈಗಳೂೊಂದಂ ಕಲ್ವಂತೆ ಪಲಗೆವಿಡಿದಳ್‌ 
ಕಲ್ವಾನಸೆ (ಲೀಲಾವ. ೧೪-೨೮). [ಕಲ್‌ ಮಾನಸೆ) 
ಕಲ್ಪಾಳೆ "ಕಲ್ವಾಟ್‌? ನೋ. 
ಕಲ್ವಾಲಕಿ, ಕಲುವಾಳೆ, ಕಲುವಾಟ್‌್‌, ಕಲ್ಬಾಳೆ, ಕಲ್ಲುಬಾಳೆ, ಕಲ್ವಾಳೆ 
30 (ನಾ). ಒಂದು ಬಗೆಹು ಬಾಳೆ: ಬಲ್ವಡೆ, ಕಲ್ವಾಟ್‌, ಪುಲ್ಪನೆ 
(ಭಾಷಾಭೂ. ೩೧ ಉದಾ) ; ಬಲ್ಲಂಡಂ, ಕಲ್ವಾಲಕೆ (ಶಬ್ದಾನು. ೬೬ ಪ್ರಯೋ). 
ಕಲುವಾಳೆ: ಕಲುವಾಳೆ [ಪಾರಂ. ಕಲ್ಪಾಳೆ] ಯೆಲೆಗೊಯ್ದು ಚೆಳೆದ 
ಹಸಲೆಯ ಮೇಲೆ ಚೆಲುವನಾಗಿರಿಸಿ (ಕಣ್ಣರ. ೧೩೫-೧). ಕಲುವಾಬಕೆ : 
ಮಾಮರದ ನಿಂಬೆ ಕದಂಬಕ ದ್ರಾಕ್ಷಪಣ್ಗಳಿಂದೊಆದುವ ನಾಳಿಕೇರ 
$5 ಫಳದಿಂ ಕಲುವಾಟ್‌ಯೊಳೊಪ್ಪಿ ತೋರ್ಪ ಕಣ್ಣೆಸವರ ನೇಜಾಲಿಂ 
(ಕಇ. 3, ೩೧-೭ ; 1252). ಕಲ್ಪಾಳೆ: ನೀರ ನೆರೆಯ ಕಲ್ಪಾಳೆ ತಲೆಯ 
ನೆತ್ತಿವವು ಹೂವು ಮೂಡಿ (ಮೇಘದೂ. ೬-೨೧). ಕಲ್ಲುಬಾಳೆ: (4). 
ಕಲ್ಪಾಳೆ: ಕಲುವಾಳೆ ಪ್ರಯೋಗದ ಪಾಠಾಂತರವನ್ನು ನೋಡಿ. 
(ಕಲ್‌ + ಬಾಲಕಿ, / ತಮಿ. ಕಲ್ವಾಟ್ಕ್‌] 
€|ಕಲ್ಬುಲ್‌ (ನಾ). ಹುಲ್ಲಿನಲ್ಲಿ ಒಂದು ಪ್ರಕಾರ: ಕಣುಕೆ ಮರಗಳುಕೆ 
- ೬೬ ನೆಜಸಿದೀ ಚಿಕ್ಕಣಿಕೆ ಮಾನಿನಿ ಕಸಕೆ ಕಲ್ವುಲ್‌ [ಪಾಠಾಂ. ಕವಲ್ಪುಲ್‌'] 
(ಸೂಕ್ಷ್ಮಿ ಸು. ೩-೨೯). [ಕಲ್‌ 4 ಪುಲ್‌] 
ಕಲ್ವೆಟ್ಟು (ಕ್ರಿ). ಕಲ್ಲನ್ನು ನೆಡು; ಶಿಲಾಶಾಸನವನ್ನು ಸ್ಥಾಪಿಸು: 
ನಾಉ ಪೂರ್ವಾಪರವನು ವಿಚಾರಿಸಿ ಕಲ್ವೆಟ್ಟ ಪ್ರ[ಮಾ]ಣನೂ ಓದಿಸಿ 
45 (ಸೌಇಇ.120-11, ೪೬೨-೧, 1467). 
[ಕಲ್‌ * ಬೆಟ್ಟು. / ತಮಿ. ಕಲ್ವೆಟ್ಟು) 


ಕಠ 


ಕಲ್ಪೆಸ 


ಕಲ್ಬೆಸ, ಕಲುವೆಸ, ಕಲ್ಬೆಸ (ನಾ). ಕಲ್ಲಿನ ಕೆಲಸ; ಶಿಲಾಕರ್ಮ: 
ದೇವರ ಕೈಯೊಳಗೆ ಕಲ್ವೆಸದೋಜಂಗೆ ಮತ್ತರಯ್ತು (ಕಇ.1, ೧೭-೪೯; 
1055) ; ಅಲ್ಲಿಂ ಮೇಲಾದ ಅರ್ಥ. ದೇವರ ಕಲ್ಪೆಸಕ್ಕೆ ನಡೆವುದು 

1088) ; ಕರು ಕರುವಿಂಗೆ' ಕಣ್ಣೆಅವಿ ಕಲೆಸ 
ದೋಜಿಗೆ ನಚ್ಚಿನಚ್ಚು ಕಂಡರಣೆಗೆ ಮಂಡನಂ (ಮಲ್ಲಿಪು. ೨-೭೬); | 5 
ಅತಿವಿಸ್ತಾರದೆ ಕಲ್ವೆಸದೆ ಗೆಯ್ಸಿ ಬಾನಿಯಂ (ಸೌಇಣಇ. 1x-, ೨೪೯-೬೮ ; 
(147) ; ಮ್ರಿಡನನ ಸುಪ್ರತಿಸ್ಕೆಯನೆ ಮಾಡಿಸಿ ಕಲ್ಪೆಸದಿಂದೆ ಗೇಹಮಂ 
ಪೊಡವಿಯೊಳೊಪ್ಪೆ ಮಾಡಿಪರೆ (ಕಇ. 1೪, ೧-೫೮; 1204). ಕಲುವೆಸೆ: 
ಮಣ್ಣಲಿಯ ಪಟ್ಟಿದತೀರ್ತ್ಸ್ವದ ಬಸದಿಯಂ ಕಲುವೆಸನಾಗಿ ಮಾಡಿಸಿದ 
(ಎಕ, ೪11, ಶಿವಮೊ. ೪-೮೮ ; 1122) ; ಯಿ ಕಲುವೆಸನವ £« ೫ ಈ |10 
ಶಾಸನವ ಹೊಯ್ಚಾತನು ಕಲುಕಟ್ಟಿಗ ಜಡೆಯ ರಾಮೋಜನು (ಎಕ. 2, 
ಚಿತ್ರ ದ. ೩-೩೭; 1356). ಕಲ್ಬೆಸ : ಹಡವಳಿತಿ ಕಾಳವ್ವೆಯ ಹೆಸರ 
ಕಾಳೇಶ್ವರ ದೇವಾಲಯಮಂ ಕಲ್ಬೆಸನಂ ಮಾಡಿದ (ಎಕ. ೪11, ಶಿವಮೊ. 
೫೫-೭೩ ; 1167). [ಕಲ್‌ + ಬೆಸ] 

ಕಲ್ಕೊಳೆ (ನಾ). ಕಲ್ಲುಗಳಿಂದ ಕೂಡಿದ ನದಿ; ಕಲ್ಲುಗಳಲ್ಲಿ ಹೆರಿ |15 
ಯುವ ತೊರೆ: ಮರಕುಟಗವಕ್ಕಿದನಿ ಕಲ್ವೊಳೆಯ ಮೊರೆ (ಶ್ರೀರಾಮಾ. 

[ಕಲ್‌ * ಪೊಳ್ಳೆ (ಆ ಪೊಟ್‌್‌,)] 

ಕಲ್ಸಂದು (ನಾ). ಒಂದು ಊರಿನ ಹೆಸರು: ಅನ್ನೆ ಬನ್ನು ಬೆಳ್ಳಲಿಯ 
ಇಗ್ಗೆ ಲಿಯ ಕಲ್ಸನ್ಹಿನ ಮೂಜೂರ ಪೊಲಸಸ್ಹಿನ ಕಜಕೊಡಿಯನ ಕೆಜಕೆಯಿಂ 
(ಎಕ. 111, ನಂಜನೆ. ೧೩೯-೨೩; 915 7). [ಕಲ್‌ * ಸಂದ್ಯು) 20 

ಕಲ್ಸರ (ನಾ). ಕಲ್ಲಿನ ಕೊಳ: ತೆಂಕಣೇರಿಯ ಮೇಗಣ ಕನಿಲೆಯ 
ಕಲ್ಲರಂ (ಎಕ. ೪811, ಸಾಗರ. ೧೦೮-೪೩; 1042). [ಕಲ್‌ * ಸರ್ಕ] 

ಕಲ್ಸರಿ (ನು ಕಲ್ಲಿನ ಮಳೆ: ಕೆಯ್ಯ ಕಲ್ಲರಿಗೆ ಪತ್ತುವುದಕ್ಕೆಳಸಿತ್ತು 
ಪೊತ್ತ ಕಲ್‌ (ಪಾರ್ಶ್ವಪು. ೩-೧೩೭); ಬಲ್ಬೋನೆ, ಕಲ್ಪರಿ, ಬಾಯ್ಸವಿ 
(ಶಬ್ದಾನು. ೯೩ ಪ್ರಯೋ). (ಕಲ, + ಸರ್ವ) 25 

ಕಲ್ಪಅಡು (ನಾ). ಕಲ್ಲಿನ ಬಂಡೆಗಳ ಸಾಲು, ಪಂಕ್ತಿ: ಅನ್ನೆ ಬನಿ; 
ಕಲ್ಸಅಡು ಅನ್ರೈ ಬರೆ ಗುವಿಯುಜ್ನಾಲು (ಮೈ ಆರಿ. ೧೯೨೧, ೧೦-೧೮೧; | 
967) ; XXX ಡ್ಜೆಯ ಕಲ್ಪಜಡು ಅಲ್ಲಿ -ಬದಳೆರಿಯ (ಎಕೆ. ೪11, ಶಿವಮೊ. 

1112 ?). [ಕಲ್‌ + ಸಜಡು) 

ಕಲು ರಿ(ನಾ)- ಕಲ್ಲು ಸುರಿಯುವಿಕೆ(?): ಪರಿಮರಿಯಾಡಿ ದಾವದುರಿಗಾ |30 
ಳಿಗಳೊಳ೯ ಬಿಸಿರೊಳ್‌ ಕನಲ್ವ ಕೆಲ್ಬು [ಪಾಠಾಂ. ಬ್ಬಬ, ಬ್ಬು)] ರಿಯುರಿಯು 
ಯ್ಶ ಲಾಡಿ ಪುಡಿಯಾಟಮನಾಡಿ A ud ಕರಿಮುರಿಯಪ್ಪಿನ್ನ 
ಹುರಿನ ಹಂಚುವೊಲಿರ್ದೆಳೆಯೊಳ್‌ ಕೃತಾಂತನೆಚ್ಚುರಿಗಣೆಯಂತೆ ಬಂದುದು 
ಲಯಾನಿಳ ಕಲ್ಪನಿದಾಘಜಾನಿಳಂ (ಅರ್ಧನೇ. ೪-೬೪). [ಕಲ್ಕ್‌?*ಸುರ್ವಿ?] 

ಕಲ್ಲೆ ಬ್‌ (ನಾ). ಕಲ್ಲಿನ ಸೆರೆ: ಕಲ್ಪೆಆಕೆ; ಮೆಲ್ಸರಂ (ಶಮದ. ೬೮ 55 
ಪ್ರಯೋ). [ಕಲ್‌ + ಸೇಲ್‌] 

ಕಲ್ಪತ್ತಿ (ನಾ). ಒಂದು ಬಗೆಯ ಹತ್ತಿ ಮರ: ಕಲ್ಪತ್ತಿ ಕಿರಬೇವು ಕಾಡಾ 
ನುಗ್ಗೆಯ ಮರ ಗೂಢಾನಿಟ್ಟಯ್ಯ (ಹುಟ್ಟ ಹ. ೩೫). 

[ಕಲ್‌ * ಹತ್ತಿ (ಆ ಪಲ್ಲು)] 


(ಕಔಆ. ೭೯-೧೩-೪೨, 


೫೨೩-೬೩೦). 


೬೪-೧೦೧ ; 


ಕಲ್ಹಾರ (ನಾ). ಒಂದು ಬಗೆಯ ನೈದಿಲೆ; ಬಿಳಿನೈದಿಲೆ : ಕಲ್ಲಾರ|೪ 


ಸಾರಾಮೃತಶಶಿನಿಶದಾತ್ಮೀಯವಂಶಕ್ಕೆ ಚೂಡಾಮಣಿಯಂ (ಪಂಪಭಾ. 
೬-೯೫); ಕುಮುದಕುವಲಯಕಲ್ಹಾರಂಗಳಿಂ ಕಂಗೊಳಿಪ ಚ್ಛೊ €ದ 
ಸರಸಿಗೆ ಜನನಿವೆರಸು ಮಜ್ಜನಕ್ಕೆಂದು ನಡೆತಂದು (ಕಾದಂಪೂ. ೭೨೧), 
ಚೆನ್ನೆ ಸೆವ ಕಲ್ಲಾರೆಕುಸುಮದಿಂ ಫೊದಲಾದ ಕೊಳದಲ್ಲಿ ಪೊಕ್ಕಡಗಲು 
(ಪ್ರೌಢರಾ. ಪೊಸಪರಿಮಳದ ಕಲ್ಹಾರ ಎಸೆವ ಕನ್ನೈದಿಲ| 4 
(ಕಂನವಿ. ೨೩-೩೧). "ಕಹ್ಲಾರ' ಪರಾ. [ಸಂ.] 


೮-೫) ; 


೧೬೧೫ 


ಕವಚ 


ಕಲ್ಲೆ ೦ಟಿ, ಕಲ್ಲೆ ಟ್ಟಿ (ನಾ). ಕಲ್ಲಿನಂತೆ ಗಡ್ಡೆ ಕಟ್ಟಿದ ಮಣ್ಣು ; ; ಮಣ್ಣಿ ನ 
ಗಡ್ಡಿ: ಹಿರಿದು ಕರ್ಮವ ಮಾಡಿ ಹರಿವ a ಮುಳುಗ ಕರೆಗುವದೆ 
ಪಾಪ ತಾ ಮುನ್ನ ಮಾಡಿದ್ದು ಎರೆಯಕಲ್ಲೆಂಟಿ( ಸರ್ವಜ್ಞ ೯೨೮). ಕಲ್ಲೆ ಟ್ಟಿ: 
ಮತ್ತಮಾ ಪರುಷಂ ಕಲ್ಲೆಟ್ಟಿಯಾಯ್ತುದಾರ ಗುಣಮಂ (ಬೊಂಕಶಾ. 
೧೯೩೭, ಸಿಂದಗಿ. ೮೮-೧೬; ?). [ಕಲ್ಕ್‌ + ಹೆಂಟ್ಮಿ (ಎ ಪಿಟ್ಟ)] 

ಕಲ್ಹೊನ್ನೆ "ಕಠ್ಪೊನ್ನೆ' ನೋ. 

ಕೆವೃ 1೬). ಕೋಪ," ರಭಸ, ಬೆದರಿಕೆಗಳನ್ನು ಸೂಚಿಸುವ ಮಾತು. 

ಕವಕವ, ಕವಕ್ಕವ (ದ್ವಿರುಕ್ತಿ) : ಅನುಳರಣಾನ್ಯ ಯಗಳು - ಗಟ 
ಗಟ, ಕವಕವ (ಕೈ ಏಡಿ. ೫೨); ಅನುಕರಣ ವಿಸಂಧಿಗೆ - ಕವಕ್ಕವ ಎಲೆ 
ಎಲೆ (ಶಮದ. ೬೧ ವೃತ್ತಿ). [?] 

ಕವ್ನ (ನಾ). ಪರಿವಿಡಿ; ಕ್ರಮ: “ಕ್ರಮ- ಕವ” (ಶಮದ. ೨೬೩ 
ಪ್ರಯೋ) ; ಕವದಿನಮರಯಿರೆನೆನೆನಿಫ್ಪುವು ವರ್ತಿಕುಮನ್ಮಯುಷ್ಮದಸ್ಮ 
ದ್ವಿಷಯ ವ್ಯವಹೃತಿಗಳ್ಳೇಕಾನೇಕವಚನದಿಂ ಪ್ರತಿವಿಭಕ್ತಿ ಪುರುಷಾಖ್ಮಂ 
ಗಳ್‌ (ಕಾವ್ಯಾವ. ೩೭೯); ಕಣ್ಗಳೊಳಂಗನೆಯೆಚ್ಚಿಕೊಳ್ವ ಕಾಡಿಗೆಯು 
ದಿರ್ದಂತೆ ಕರ್ಪು ಕವದಿಂದಡಿಯಿಟ್ಟುದು (ಅರ್ಧನೇ. ೨-೨೩); ಕವದಿಂ 
ನಾಲ್ಕೆ ರಡು ವಿಭೇದವನಾಳ್ಹು ಮುನಿಯೊಳೆಸೆದುದು ಕವಲಿಂ ಕವಲಿಂ 
ವಿವಿಧಮೆನಿಪ್ಪ ಮತಿಶ್ರುತಂ (ಅನಂಪು. ೯-೧೦೦). [ಆ ಸಂ. ಕ್ರಮ] 

ಕವಂಗೈ (ನಾ). ಒಂದು ಮೂಲಿಕೆ: *ಕಲಿ(ಟ?)ಕಾ- ಕನಂಗ” 
(ಓಷಧಿ. ೨೩). (2) 

ಕವಂಗ್ನೆ (ನಾ). ಹುಳಿ, ಸಾರು ಮೊದಲಾದುವುಗಳನ್ನು ಬಡಿಸಲು 
ಉಪಯೋಗಿಸುವ ಹಿಡಿಯುಳ್ಳ ಪಾತ್ರೆ; ಕಬಾಯಿ. 

[+ ತುಳು. ಕವಂಗೊ] 

ಕವಕವ (ನಾ). ಕಳವಳ; ಆತಂಕ; ಯೋಚನೆ: ದೊರೆತ ಸಮಯ 

ವನ್ನು ಕಳೆದುಕೊಳ್ಳ್ಳಬಾರದೆಂಬ ಕೆವಕವ (ಕಭವಿ. 11, ೨೧೮). 
[4 ಮರಾ. ಖವಖವ] 

ಕವಕೆವಿಸು (ಕ್ರಿ). ೧. ಗಹಗಹಿಸು: ಕವಕವಿಸಿ.ನಗುತಿಬ್ಬರಾ[ಪಾಕಾಂ. 
ಖವಖವಿಸುತವರಿಬ್ಬರಾ) ಮುನಿನಿವಹಕಭಯನ ಕೊಡುತ (ತೊರರಾ. 
೧-೧೧-೧೩). ೨. ತಳತಳಿಸು; ಚಕಚಕಿಸು: ಕವಕವಿಪ ಕಾಂತಿಗೆ 
ಳೊಳೊಬ್ಪಿಹ ಕಲಶಗೋ ಪುರದ (ಅಂಬಿಕಾ. ೩-೩೬); ಇವಗಾರು ತಲೆಗಳು 
ಕವಳವಿಸುತಿವೆ ದಕ್ಷದನುಜೆಯಂ ಕುವರನಹುದು (ಅಂಬಿಕಾ. ೨೭-೨೪). 
೩. ವೇಗಗೊಳ್ಳು; ರಭಸಗೊಳ್ಳು : ಅವನೀಶನೆಯ್ದಿ ದನಾ ಭೂತಗಿರಿ 
ಗಾಗಿ ಕವಕವಿಸುತ ಪ್ರಸನ್ನದಲಿ (ಆನಂಚ. ೩-೫೯) ; ಜವಗತಿಯೊಳಂದತ್ತ 
ಸ್ಕಂದನ ಕವಕವಿಸಿ ಫಣಿಪುರವ ನೈದಿತು (ಅಂಬಿಕಾ. ೪೮-೩೯). 
"ಖನಖವಿಸು' ಪರಾ [ಕವಕವ್ಯ + -ಇಸ್ಕು] 

ಕವಕ್ಕನೆ, ಕಬಳ್ಳನೆ (ಅ). ಕೂಡಲೆ; ತಕ್ಷಣ: ನಿನ್ನ ನೀರೂ ಬೇಡ, 
ನಿನ್ನ ಕೆಲಸವೂ ಬೇಡ ಎಂದು ಕವಕ್ಕನೆ ಸಿಡಿದುಹೋದಿರಿ (ಕಮನೆ. ೪೬). 
ಕಬಕ್ಳನೆ: “ಕೂಡಲೆ; ಗಬಕ್ಕನೆ? (ಜಾನಕೋ. ೩೪). [1] 

ಕವಚ (ನಾ). ೧. ಹೊದಿಕೆ; ಆವರಣ: ಜೀವಭ್ರಮೆಯ ಕವಚವ 
ಕಳೆದು ಹೊಳೆಹೊಳೆವಾತ್ಮನಂದದಲಿ (ಕುವ್ಯೂವಿ. ೧೦-೫). ೨. ಯುದ್ಧ 
ದಲ್ಲಿ ಮೈಯ ರಕ್ಷಣೆಗಾಗಿ ತೊಡುವ ಉಕ್ಕಿನ ಅಂಗಿ; ಮೈಜೋಡು; 
ಕಂಚುಕ: “ಸನ್ನು ತ ಕವಿವರರಿನಹುದು ಸವರ್ಗಂ ಕವಚಂ? (ಕವಿಕಂ. 
೧೨೫) ; ಕಲಿಗಳುರಃ ಕವಾಟ ಕವಡಂಗಳ ಕಲ್ಪಲೆಯೊಳ್‌'.. , ಬರು 
ತಿರ್ಪಳೆಂದುಮಭಿಸಾರಿಕೆಯಂದದೆ ರಾಜ್ಯಲಕ್ಷ್ಮಿ, (ಕಾದಂಪೂ, ೧೩); 
ಹಿಳಿದ ಲೋಹದ ಸೀಸಕಂಗಳ ಬಲಿಸಿದರು ಹೋಳಾದ ಕನಚವ ಹೊಲಿ 

ಸಿದರು (ಕುವ್ಯಾಭೀ. ೫-೩೬) ; ಕವಚವಾರಿಗಚೇದ್ಯ ಬೊಮ್ಮ ನ ವರದ 
ಲಾಗಿನಲಿ (ಳ್‌ ಶಿರಾ. ೨೬-೧೪). ಹಿ. ಹಾವಿನ "ಕೆ, ೪. ಚರ್ಮ, 


ಕವಚದೊಡು 


೫. ರಕ್ಷಾಮಂತ್ರ; ರಕ್ಷೆ: ಕವಚ... ಆತ್ಮ್ರೈಕ್ಕಗಳೆಂಬ ಪಂಚ 
ಚತ್ವಾರಿಂಶನ್ಮಂತ್ರಸಾಧನಂಗಳೊಳು ಪ್ರಜ್ಞೆಗೊಂಡು (ವಿವೇಕ. ೮೦); 
ನಾನು ತಮಗಾಗಿ ಒಂದು ಫೇತ್ಕಾರಿಣೇ- ತಂತ್ರೋಕ್ತ, ಕವಚವನ್ನು 
ಕೊಟ್ಟು ಕಳಿಸುವೆನು (ಕುರಿಹಿಂ. ೧೬೭). ೬, ದೊಡ್ಡ ಧ್ವನಿ; ಸಾರಿ 
ಹೇಳುವಿಕೆ. ೭. ನಗಾರಿ; ಚೇರಿ: “ಕಂಚುಕಂ ಮರ್ಮರ ವರ್ಮ 
ಚರ್ಮ ಕುಟಜಂ ಪ್ರವಚಂ ಕನಚಾಭಿಧಾನಕಂ7 (ನಾನಾರ ೮೯). [ಸಂ.] 

ಕವಚದೊಡು (ಕ್ರಿ). ೧. ಕವಚವ ನ್ನು ಧರಿಸು: *ಕವಚಿತಂ 
ವರ್ಮಿತಂ ಸುಸನ್ನದ್ಧಮೆನಲುಂ ಕ[ಪಾಕಾಂ. ಚ]ನಚದೊಟ್ಟ ವನೆನಿಕ್ಕುಂ ೫ 
(ಮಂಗರಾ. ೮೬-೩೧). ೨. (ಆಲಂ) ಯುದ್ಧಕ್ಕೆ ಸಿದ್ಧನಾಗು. 

[ಕವಚ ತೊಡು) 

ಕವಚಹರ (ನಾ). ಕೌಮಾರ ವಯಸ್ಸನ್ನು ಹೊಂದಿದವನು; 
ಪ್ರಾಪ್ತವಯಸ್ಥು: ಕವಚಹರನಾದ ನಿಜಸುತನತಿಬಳ ಕುಮಾರನಂ 
ರಾಜ್ಕಭಾರದೊಳ್‌ ನಿಜಿಸಿ (ಆದಿಪು. ೨-೪೯ ವ); ಅಗ್ರನಂದನಂ ಕವಚ 
ಹರಂ ಜಿತಾಹಿತಬಲಂ ಬಲನನ್ನನಿರಲ್‌ (ಪಂರಾಮಾ. ೬-೬೬).  [ಸಂ.] 

ಕವಚಿ (ನಾ). ಕವಚವನ್ನು ತೊಟ್ಟುಕೊಂಡವನು; ಕವಚಧಾರಿ: 


10 


ಶಾ 


5 


ರಣದಲ್ಲಿ ಜಯಿಸಿ ದೈತ್ಮರನು ಕನಚಿಗಳು ಶಿರಸ್ತ್ರಾಣ ತೆಗೆದು (ಮುಕ್ತ ಕಂ. |. 


೨೩-೧೩). [೮ ಸೆಂ. ಕವಚಿನ್‌] 

ಕವಚಿತ (ಗು). ೧. ಕವಚವನ್ನು ಧರಿಸಿದ, --ಹೊದಿಕೆಯುಳ್ಳ, 
— ಆವೃತವಾದ: ಕದನಪ್ರಮೋದ ರೋಮಾಂಚದೆ ಕವಚಿತಮಾದು 
ವಿವರ ತನು (ಚಂದ್ರು. ೧೦-೬೬೩); ಪರಮಾಶೀರ್ವಚನ ಪರಿಕಲಿತ 
ಕವಚಿತ ಕಾಯ ಪಾಂಡವರಾಯ ಹೊಜವಂಟ (ಕುವ್ಯಾಭೀ. ೮-೩). 
(ನಾ). ೨. ಕವಚವನ್ನು ಧರಿಸಿದವನು: *ಕವಚಿತಂ ವರ್ಮಿತಂ 
ಸುಸನ್ನದ್ಧ ನೆನಲುಂ ಕ(ಪಾಠಾಂ. ಚ]ನಚದೊಟ್ಟಿ ವನೆನಿಕ್ಕುಂ 33 
(ಮಂಗರಾ. ೪೬-೩೧). [ಸೇ.] 

ಕವಚಿಸು (ಕ್ರಿ). ಹೊದಿಸು; ಆಚ್ಛಾದಿಸು ; ಆವರಿಸು: ಗೋಧಿಯಂ 
ಹರಹಿ ಅಷ್ಟದಳವಾರಿಜನಂ ನಿರ್ಮಿಸಿ ವಸ್ತ್ರಮಂ ಕವಚಿಸಿ ಅದಅ ಮೇಲೆ 
ವ್ರೀಹಿಯಂ ಪಸರಿಸುತ್ತ (ವಿವೇಕ. ೧೧೩). [ಕವಚ + -ಇಸ್ಕು] 

ಕವಚು "ಕವಿಚ್ಕು' ನೋ. 

ಕವಟು, ಕವಾಟು (ನಾ). ಬಾಗಿಲು; ಕದ: ಪರಿಪರಿಯ ಲೋನೆ 
ಗೆಳು ಚಂದಚಂದದ ವಚ್ರಕವಟುಗಳಿಂದ ಕಟ್ಟಿದ ಪಳೆಯ ಗುಡಿಗಳ 
ಗೊಂದಣದೊಳೆಸೆದಿಪ್ಪವುಪ್ಪುರಿಗೆಗಳಸಂಖ್ಯೆಗಳು (ಕೌ ಶಿರಾ. ೩೯-೫). 
ಕವಾಟು : ಕವಾಟನೊಳಗೆ ಬೀಗ ಭದ್ರಮಾಡಿಡಲ್ಪಟ್ಟದ್ದ ಆ ವಸ್ತು 
ಗಳು (ಕಾಬರುಾ. ೩೨). [< ಸೆಂ. ಕವಾಟ] 

ಕವಟ್ಟಿ "ಕವಡ್ಗೆ' ನೋ. 

ಕವಟೆ (ನಾ). ಕೆನ್ನೆ; ದವಡೆ; ಕಪೋಲ (9) : ಗಾಳಿ ತುಂಬಿ ಕವಟಿ 
ಯುಬ್ಬಿಸಿಕೊಳ್ಳುವ ಮತ್ತು ಅದನ್ನು ಪುನಃ ನಿಧಾನವಾಗಿ ಹೊರಗೆ 
ಬಿಡುವ ಚಾಳಿ ಅವನಿಗೆ ರಕ್ತಗತವಾಗಿ ಬೆಳೆದು ಬಂದಿತ್ತು; ಕವಟಿ 
ಯುಬ್ಬಿಸಿದಾಗ ಅವನ ಮುಖ ಮತ್ತಷ್ಟು ದುಂಡಗೆ ಕೆಂಪಾಗಿ ಕಾಣುತ್ತಿತ್ತು 
(ಪುನರು. ೪೫೧). ದೇ. || ತಮಿ. ಕವುಳ್‌ ; ಮಲ. ಕವಿಳ್‌) 

ಕವಟಿಕಾಯಿ "ಕವಡೆಕಾಯಿ? ನೋ. 

ಕವಟ್ಟಿ (ನಾ). ಒಂದು ಊರಿನ ಹೆಸರು (?): ಶ್ರೀಎಜಕಿಯಗನೆ 
ಕವಟ್ಟಿದ ಲೊ ೫೫ (ಎಕ. 11, ೧೪೫; ಸು. 1000). [2] 

ಕನಡ "ಕವಡ್ಕು' ನೋ. 

ಕೆವಡಂಚು (ನಾ). ಧೋತ್ರದ ಅಥವಾ ಕಂಬಳಿಯ ಕರೆಗೆ 


40 


ಕಟ್ಟುವ ಅಲಂಕಾರದ ಹೆಣಿಗೆಯ ಅಂಚು; ಕವಡೆಯಾಕಾರದ |45 


ಅಂಚು. (ಕಿ). [ಕ ವಡ್ಡೆ *- ಅಂಚ್ಯು) 


೧೬ಗಿ೬ 


ದ 


ಕವಡಿಗಂಟಿಳ 


ಕವಡಂಬು "ಕವಲಂಬು' ನೋ. 

ಕವಡಕಂಟಕ "ಕವಡುಗಂಟಿಕ' ನೋ. 

ಕವಡಗಂಟಿಕ "ಕವಡುಗಂಟಿಕ' ನೋ. 

ಕವಡಿ, (ನಾ). ಹೊದೆಯುವ ಬಟ್ಟಿ ; ಕೌದಿ: ಆದಿತ್ಮಡೇವರಂ ಪೂಜಿ 
ಸುವ ಮಾಣಿಗೆ ಮತ್ತ ೧ ಆಚಜೃರ ಕವಡಿ ಕಚ್ಚುಟಕ್ಕೆ ಮತ್ತ ೨ ಮಟದ 
ತಪೋಧನರ್ಗ್ಗಂ ಅಭ್ಯಾಗತರ್ಗ್ಗಂ ಸತ್ರಕ್ಕೆ ಬಿಟ್ಟಿ ಮತ್ತ ೮ (ಸೌಇಇ. 
XX, ೫೧-೨೭ ; 1077). [< ಸಂ. ಕರ್ಪಟ] 

ಕವಡ್ಕಿ (ನಾ). ಮೋಸಗಾರ; ವಂಚಕ; ಕಪಟ: ಎಲ್ಲರುಂ ಕವಡಿಗಳು 
(ವೆಂಉರಾ. ೬-೧೭-೨೫). *“ಕವಡಿಗಂಟಿಕ' ಪರಾ. 

[ಕವಡು, + -ಣ್ಯ] 

ಕವಡಿ, (ನಾ). ೧. ಬೇಲಿಯ ಮಧ್ಯದಲ್ಲಿ ಜನರು ಮಾತ್ರ ಹೋಗಲು 
ಅವಕಾಶವಾಗುವಂತೆ ದಾರಿ ಮಾಡಿ, ಅಕ್ಕಪಕ್ಕವಾಗಿ ನೆಟ್ಟಿರುವ 
ಎರಡು ಮರದ ಕಂಬಗಳು (7): ಅರ್ಜುನಿಯೆಂಬ ದೇವತೆ... 
ಅರ್ಜುನತರುಯುಗಮಾಗಿ ಕವಡಿಯ ನೆಟ್ಟಿಂದದಿ ಬೆಳೆದು (ನೇಮಿಸಂ. 
೧೫-೧೦೦), ೨. (7): ಕಾಲುವಟ್ಟ ೬ ೫ ಕನಡಿ ಮುಂತಾದ ಸಮಸ್ತ 
ಬೆವಹಾರಉ x x ಪೂರ್ವ್ವಮರಿಯಾದೆ (Aa. 11-11, ೪೫೭೯; 
1455). [?) 

ಕವಡ್ಮಿ, ಕವೋಡಿ (ನಾ). (ಕರಾ) ಕುಶ್ಚಿ ದೊಣ್ಣೆ ಆಟದಲ್ಲಿ ಗೆದ್ದವರು 
ಮಾಡುವ ಜಯೋದ್ಧಾರ ; ಉಸಿರುಕಟ್ಟಿ ನಿಗದಿಯಾದಷ್ಟು ದೂರ 
ಓಡುವ ಶಿಕ್ಷೆ. ಕವೋಡಿ: ಅವನ್ನ ಕವೋಡಿ ಅನ್ನಿಸದೆ ಬಿಡೋದಿಲ್ಲ 
(ರೂಢಿ). "ಕಬಡಿ' ಪರಾ. [1] 

ಕವಡಿಕೆ, (ನಾ). ೧. ಕವಲಾಗಿರುವಿಕೆ; ಎರಡು ಭಾಗವಾಗಿರುವಿಕೆ : 
ಮನೆಯ ಮರಳು ಮರುಳು ನುಂಗಿ ಕವಡಿಕೆಯ ಕವಲು ಹಿರಿಯಿತ್ತು 
(ಬಿಬ್ಟಬಾ. ೪೦). ೨. ಥೋತ್ರಕ್ಕೆ ಅಥವಾ ಕಂಬಳಿಯ ಕರೆಗೆ 
ಇರುವ ಜೋಡು ಹೆಣಿಕೆಯ ಅಂಚು (ಕಿ). ೩. ಒಂದು ಬಗೆಯ 
ಬಾಣ; ಎರಡಲಗಿನ ಬಾಣ. 

ಕವಡಿಕೆಯಂಜು - ಕವಲುಬಾಣ: *ಕವಡಿಕೆಯಂಬು ಕಕ್ಷೇಷು 
ವಕ್ಕು” (ಮಂಗರಾ. ೮೭-೩೫). 
[ಕವಡ್ಗು (ಆ ಕವಲ್ಮ್‌) + -ಇಕೆ] 

ಕವಡಿಕ್ಕೆ, ಕೌಡಿಕೆ (ನಾ ೧. - ಕವಡ್ಡೆ : ಬಾಯೊಳ್‌ ಕವಡಿಕೆಗಳಂ 
ಪಲ್ಗಳಂತೆ ಮಾಡಿ (ವಡ್ಡಾರಾ. ೧೧೮-೧೭); ಒಂದು ಕೋಟ ಪೊನ್ನ 
ನೊಂದು ಕವಡಿಳೆಯ 0 ಕುಡುವಂತೇನುಮಪೋಹಮಿಲ್ಲದೆ ಕೊಟ್ಟು 
(ಸುಕುಮಾ. ೧೦-೧೧೮ ವ) ; ಕವಡಿಕೆಯುಂ ಕಾಚುಂ ಸಲ್ಲುಮೆ ಹೊನ್ನ 
ವೊಲೆಲ್ಲಿಯಾದೊಡಂ (ಸಮಪ. ೩-೧೧) ; ಮುಂಗೆಯ್ಯೊಳೆ ಜಲಜಲಿಸೆ 
ಯಶೋದೆ ಕಟ್ಟ ದಳ್‌ ಕವಡಿಕೆಯಂ (ಅರ್ಧನೇ. ೩-೫೪) ; ಕವಡಿಕೆ 
ಯೊಳಗೆ ಕಲು ಬಿದ್ದಂತೆ ಕೆದಜಕಿತು ವೈರಿ ಪಾಯಿದಳ (ಕುವ್ಯಾವಿ. ಓರಿಇ. 
೫-೭೧). ೨. ಕವಡೆಯಿಂದ ಆಡುವ ಆಟ: ಕನಡಿಕೆ ನೆತ್ತ ಮೊದಲಾದ 
ನಾಟಕದ ಮೊಗರಂಬವೆನಿಪ ಕವಾಟ ತೆಜಕೆಯದು (ಕುವ್ಯಾಸ. ೧೨-೪). 
ಕೌಡಿಕೆ: ೧. ಕೌಡಿಕೆರಾಶಿಯೊಳಗಿರ್ದ ಅರಿಭಯಂಕರ ಪಾಂಚಜನ್ಯದ 
ಪರಿಯಲಿ (ಕೌಶಿರಾ. ೧೦-೩೯). [ಆ ಸಂ. ಕಪರ್ದಿಕಾ] 

ಕವಡಿಕೆ (ನಾ). ಮೋಸ; ವಂಚನೆ; ಕಪಟ: ಇವರ ಹದನಿದು 
ಕರ್ಣನಾಡಿದ ಕವಡಿಕೆಯ ಬೆಸಗೊಳ್ಳಿರೈ (ಕುವ್ಯಾಕ. ೨೪-೪೬); ನೀವಿನ್ನು 
ಮುಂದೆ ಆ ಗಂಗರಾಜನ ಕವಡಿಕೆಯ ಕಾಲುಗಣ್ಣಿಗೆ ಸಿಲುಕುವಂತಿಲ್ಲ 
(ವೀರಬಂ. ೫೪). [ಕನಡ್ಕು + -ಇಕೆ] 


ಕವಡಿಗ (ನಾ). ನಸುಗೆಂಪುಬಣ್ಣದ ಕೀಳ್ತರಗತಿಯ ಅಕ್ಕಿ (8). [?) 


ಕೆವಡಿಗಂಟಕ ."ಕವಡುಗಂಟಕ' ನೋ. 


ಕವಡಿದ್ವೀಪ 


ಕವಡಿದ್ದೀಪ (ನಾ). ಒಂದು ದ್ವೀಪದ ಹೆಸರು: ಕವಡಿದ್ವೀಪಮು 
ಮಾದಿಯಾಗೆ ಪಲವುಂ ದ್ವೀಪಗಳಂ ಕೊಣ್ಣ್ಣು (ಎಇ. 20111, ೩೦೨-೯ ; 
1125). [ಆ ಕಪರ್ದಿದ್ವೀಪ?] 

ಕವಡಿಸು (ಕ್ರಿ). ಮೋಸಮಾಡು ; ವಂಚಿಸು : “ಹೂರ್ಚ್ಛತಿ- ಕವಡಿಸಿ 
ದಪಂ” (ಕಾಶಕೃ. ೧೨). [ಕವಡ್ಮು + -ಇಸ್ಮು] 

ಕವಡು, "ಕವಲ್ಮ್‌' ನೋ. 

ಕನಡ್ಕು, ಕವಡ, ಕೌಡಿ (ನಾ). ೧. ಮೋಸ; ವಂಚನೆ; ಕಪಟಿತನ; 
ಠಕ್ಕು: *ಹ್ವೈ- ಕೌಟಲ್ಮೇ, ಕವಡಿನೊಳ್‌? (ಕಾಶಕೃ. ೬೨); ತೆವರಿ 
ದರು ನಿನ್ನಯ ಕುಮಾರರೆ ನೆವದಿನತ್ತಲು ರಾಜ್ಯಲಕ್ಷ್ಮಿಗೆ ಕವಡ ಹಾಯ್ಕಿ 
ದರಿತ್ತಲೀ ರಘುರಾಮಚಂದ್ರಂಗೆ ವೃವಹರಿಸಿತೀ ಕುಹಳತನ (ತೊರರಾ. 
೨-೧-೩೩) ; -ಠಕ್ಕಿನ ಪಕ್ಕಿ ಕಾಳಿಯ ತವರ್‌ ಕವಡಿಂಗೆಡೆ ಸೊರ್ಕಿನಿರ್ಕೆ 
(ಚಿಕವಿ. ೬-೬೪) ; ಕವಡುಕುಟಲಗಳಿಲ್ಲ ಮನದೊಳು ಅರಸಿ ನೋಡಿದಡೆ 
(ಹಮಚ. ೧೧೭-೮). ೨. ಭ್ರಾಂತಿ; ಭ್ರಮೆ: ವನಜಭವನಂಜಿದನು. .. 
ಮನುಜಮಾತ್ರನು ತನ್ನ ಕಾವನೆ ಕವಡಿದೇಕೆ (ಕೋಗಯ. ೭-೧೯). 
ಕವಡ: "ಕವಡಗಂಟಕ' ಪರಾ. ಕೌಡಿ: "ಕೌಡಿಕಾರ' ಪರಾ. 

[ಆ ಸಂ. ಕಪಟ] 

ಕನಡ್ಕು (ನಾ). ಕದಡು; ಕೊಳೆ; ದೋಷ: ಆ ರಸ ಸವೆದು ಕೆಟ್ಟೊಳ 
ಸೇರುವದು ಮತ್ತದರ ದೆಸೆಯಿಂದಾ ಕವಡು ರಕ್ತದೊಳಾಗುವುದು ತದ್ರವದ 
ದೋಷವನುಂಡ ತನುಚರ್ಮವೆ . . . ವಿಕಲತೆಯನೈದಿಹುದು (ವಿವೇಭ. 

[ಆ ಕದಡ್ಕು?] 

ಕವಡ್ಗು (ನಾ). ದಾಟುಗಾಲು; ದಾಪುಹೆಜ್ಜೆ : ಎಡೆವಿಡಿಯಲ್ಯವಡಿಂ 
ಕಟವಪ್ರವಮೇಅಕಿಯೆ ನಿಲ್ಲದನನ್ಮನ್‌ (ಎಕ. 11, ೯೩-೩; ಸು. 700). 
ಐ "ಎಡೆವಿಡಿಯಲೈ + ಅವಡಿಂ' ಎಂದೂ ಬಿಡಿಸಬಹುದು. 

[- ತಮಿ. ಕವಡು] 

ಳವಡುಕಂಟಕ "ಕವಡುಗಂಟಕ' ನೋ. 

ಕವಡುಕಂಟಿಕತನ "ಕವಡುಗಂಟಕತನ' ನೋ. 

ಕನಡುಗ (ನಾ). ಮೋಸಗಾರ; ಕಪಟ: * ಹ್ವರ್ತಾ, ಹ್ವರಕಃ, 
ಹ್ವರಃ, ಈ ೩೨ ಕವಡುಗಂ? (ಕಾಶಕೃ. ೭೨). 

[ಕನಡ್ಕು + -ಗ್ಯ] 

ಕವಡುಗಂಟಕ, ಕವಡಕಂಟಕ, ಕವಡಗಂಟಕ, ಕವಡಿಗಂಟಕ, 
ಕವಡುಕಂಟಕ (ನಾ). ೧. ಮೋಸಗಾರ; ವಂಚಕ: ಈ ಕವಡು 
ಗಂಟಿಕರಾದ ಅಂಗಡಿಕಾರರು (ಮುಂಬಯಿ. ೪-೧೭೫). ೨. ಮೋಸ; 
ವಂಚನೆ: ವಿಚಾರವು ಗುಹಾಧ್ವನಿಯಾದರೆ ಮಂದಿಯ ಸ್ವತ್ತು; 
ಗೂಡಾರ್ಥದ ಕವಡುಗಂಟಕವಾದರೆ ಮನದೊಳಗೆ ಮುಚ್ಚಿಟ್ಟ ಗಂಟು 
(ವಿಚಾಮಂ. ೬೨) ; ಕವಡು-ಗಂಟಕ ವಿಚಾರಸರಣಿ , . . ಜಾಣ್ಮೆಯ 
ಮಂದಹಾಸ ಒದವಿಸದೆ ಇಲ್ಲ (ಸುತ್ತುಮು. ೫). ಕವಡಕಂಟಕ: 
&. ಗೃಹಶಾಂತಿ ಮಾಡುವಾಗ ಹೂತಿಡುವ ವಿಕಾರವಾದ ಕಣಿಕದ 
ಗೊಂಬೆ (82. ಕವಡಗಂಟಕ: ೧. ಕನಡಗಂಟಕರು ಕೂಡಿ ತಮಗೆ 
ಅನುಕೂಲವಾಗುವಂತೆ ಠರಾವು ಪಾಸುಮಾಡಿಕೊಳ್ಳುವ ನಾಟಕವೂ ಅಲ್ಲ 
(ಅಪನಾ. ೪). ಕವಡಿಗಂಟಕ : ೨. ಕವಡಿಗಂಟಕ ಸ್ವಭಾವದ ನಮ್ಮ 
ಮಾನವರಂತೆಯೇ ದೇವತೆಗಳು ನಡೆದರೆ, ಅವರಿಗೂ ನಮಗೂ ಚೀದವೇನು 
ಉಳಿಯುವದು (ಕೈವಸು. ೧೪೭). ಕವಡುಕಂಟಿಕ: ೧. "ಕವಡು 
ಕಂಟಕತನ' ಪರಾ. [ಕನಡ್ಯು * ಕಂಟಕ] 

ಕನಡುಗಂಟಿಕತನ, ಕವಡುಕಂಟಕತನ (ನಾ). ಮೋಸ 
ಗಾರಿಕೆ; ಠಕ್ಕುತನ; ವಂಚನೆ: ಶೇಷಪ್ಪನ ಕವಡುಗಂಟಕ 
ತನಕ್ಕೂ ಅವಕಾಶ ಉಳಿಯದಂತಾಗುವದು (ಗ್ರಾಮಾಯ. ೩೦೭). 


೩-೪೩), 


೧೬೧೭ 


45 


ಕವಡೆ 


೩ 


ಕೆವಡುಕಂಟಿಕತನ: ನನ್ನ ಬೆರಳುಗಳನ್ನು ನನ್ನ ಕಣ್ಣುಗಳಲ್ಲಿಯೇ 
ಚುಚ್ಚುವದು ಕವಡು ಕಂಟಿಕತನವಾಗಿದೆ (ಮಣ್ಣಿಮ. ೩೦೩) ; ಅಕಬರನ 
ಈ ಕುಟಲನೀತಿಯು . .. ಬಹು ಕವಡುಕಂಬಳತನದ್ದು (ಮಾತೃಭೂ. 
೧೩); ಇಂಥ ಎದೆಯೊಡಕನಿಂದ ನಮ್ಮ ಪಾರುಪತ್ಮದೆ ಕವಡುಕಂಟಕ 
ತನದ ಕೆಲಸವಾಗುವದೇ (ವಿಚಲ. ೪). [ಕವಡುಗಂಟಕ + -ತನ] 
ಕವಡುಗಾರ್ತಿ (ನಾ). ಮೋಸಗಾತಿ; ಕಪಟ: ಪೊಜನಲ್ಮೆಯ ಕವಡುಗಾ 
ರ್ಶಿಯ ಕಲ್ಲೆರ್ದೆಯೊಳ್‌ ನಾಂಟದ ನಾಡಾಡಿ ನನ್ನಿಗ ಚೆನ್ನಿಗನ (ರಾಮಾಶ್ವ. 
೧೩೬-೪). [ಕನಡ್ಡು 4 -ಗಾಆ (ಆ. -ಕಾಣ) + -ತ್ಮಿ (ಆ -ಇತ್ತಿ)] 
ಕವಡುಗೊಲೆ, ಕವಟ್ಕೊಲೆ (ನಾ). ಮೋಸದ ಕೊಲೆ; ಕಪಟದ 
ಕೊಲೆ : ಮುದಟ್ಲಂಟು, ಮುದುಡುಗಂಟು, ಕವಣೊಲೆ, ಕವಡುಗೊಲೆ 
(ಶಬ್ದಾನು. ೮೩ ಪ್ರಯೋ). ಕೆವಲ್ಕೊಲೆ: ಮೇಲಿನ ಪ್ರಯೋಗ 
ವನ್ನು ನೋಡಿ. [ಕವಡ್ಮು + ಕೊಲೆ] 
ಕವಡುಗೋಡು (ನಾ). ಕವಲು ಕವಲಾಗಿರುವ ಕೋಡು : ತಮ್ಮ 
ಕವಡುಗೋಡುಗಳಿಂದಿರ್ಮಡಿಸಿ ತೋಡುವ ಕಡವೆ ಸಾರಂಗೆಂಗಳಂ 
(ಚಿಕವಂ. ೧೦೪). [ಕವಡ್ಗು (ಆ ಕವಲ್ಲ್‌) + ಕೋಡ್ಕು]) 
ಕವಡುತನ (ನಾ). ಮೋಸಗಾರಿಕೆ; ಕಪಟಿ: ಅಂತಹ ಕವಡುತನಕ್ಕೆ 
ಕೈಯಿಕ್ಕಲು ನನಗದೇನು ಕಡಿಮೆ (ಸವತಿ. ೧೯೭). [ಕವಡ್ಕು + -ತನ] 
ಕವಡುನಡೆ (ನಾ). ಮೋಸದ ನಡೆವಳಿಕೆ; ಮೋಸಗಾರಿಕೆ: “ಛದ್ಮ 
ಗತೌ, ಕವಡುನಡೆಯೊಳ್‌* (ಉಶಕೃ. ೫೧). ([ಕವಡ್ಕು + ನಡೆ] 
ಕವಡುನಡೆಗೆ (ನಾ). ಮೋಸಗಾರ: “ ತೃರಃಎಕವಡುನಡೆಗಂ” 
(ಕಾಶಕೃ. ೫೧). [ಕವಡುನಡೆ + -ಗ್ಯ] 
ಕವಡುನಿದ್ದೆ (ನಾ). ತೋರಿಕೆಯ ನಿದ್ದೆ; ಕಳ್ಳನಿದ್ದೆ ; ಕಪಟನಿದ್ರಿ : 
ಇಂತಿದೆಂದು ನಿರವಿಸಿ ತಿಳಿದಾ ಪಟಕಿಯರ್‌' ಪಲನುಡಿಯಿಂ ಗೋವಳ 
ಗುವರನ ಕವಡುನಿದ್ದೆಯಂ ಪುಸಿಗೆಯ್ದರ್‌ (ಗೀತಗೋ. ೮-೧೯). 
[ಕವಡ್ಕು + ನಿದ್ದೆ) 
ಕೆವಡುನುಡಿ (ನಾ). ಮೋಸದ ಮಾತು; ಠಕ್ಕಿನ ಮಾತು; 
ಕಪಟೋಕ್ತಿ: ಈ ತೆಜನ ಮಾಟದ ಕವಡುನುಡಿಯ ಕೊಂಕೆಂಬುದ 
ನಜಕಿಯದಾದೆಂ (ರಾಮಾಶ್ಚ. ೧೧೮-೨೩). [ಕವಡ್ಗು 4 ನುಡಿ) 
ಕವಡುಬಿಜ್ಜೆ (ನಾ).-ಕಪಟವಿದ್ಯೆ; ಮಾಯಾವಿದ್ಯೆ : ಇಂತುಂ ತೀಣಕಿ 
ಸಿಂತಣ ಕವಡುಬಿಜ್ಜೆಯನುಜಾದು ಮೆಯ್ಥಾಳಗಳ್ಕೆ ತೊಡಂಗಿದರ್‌ 
(ಅದ್ಭುತ. ೪೫-೨೬). [ಕವಡ್ಕು 4 ಬಿಜ್ಜೈ] 
ಕವಡುಬೀಳ್‌ (ಕ್ರಿ). ಮೋಸಕ್ಕೆ ಸಿಕ್ಕು; ಮೋಸಹೋಗು (?): 
ಉಕ್ಕುವಾ ತುರಗಮನೆಯಿಂದಾಳುಮಂ ನೂಂಕೆ ದಕ್ಸಿತರಸಿನ ಹಿಂದೆ 
ಬಂದಾನೆ ನಿನಗೆ ಕೈಸಿಕ್ಕಿದೀ ಮಂತ್ರಿಯಿಂ ಕವಡುಬೀಳ್ವುದು ಮನೋರಥ 
ಮೊದಗಿ ನಡೆಯದೆಂದು ನಿಕ್ಕುವಂ ಚದುರಂಗವಾಡುವಂತೊರ್ವಳತಿ 
ಠಕ್ಯಿನಿಂ ಮೊದಲೊತ್ತೆ ಗೊಟ್ಟಿನಂ ನೂಂಕಿ (ಚೆಬಪು. ೧೦-೪೬). 
[ಕವಡ್ಗು 4 ಬೀಳ (೮ ಬೀಯ್‌)] 
ಕವಡುಮಾತು, (ನಾ). ಕವಲಾದಮಾತು; ಅಸಂಗತವಾದ 
ಮಾತು ; ಸುಳ್ಳು ನುಡಿ (ಕ). [ಕವಡು (ಆ ಕವಲ್ಮ್‌) + ಮಾತು] 
ಕವಡುಮಾತ್ಕು (ನಾ). ಮೋಸದ ಮಾತು; ವಂಚನೆಯ ನುಡಿ. 
[ಕ ವಡ್ಡು + ಮಾತು] 
ಕವಡೆ, ಕವಟ್ಟಿ, ಕಾವಾಡೆ, ಕಾಟೆ, ಕೌಡೆ, (ನಾ). ಒಂದು ಬಗೆಯ 
ಗಿಡ. "ಕಾಡಕವಡೆ' ಪರಾ. ಕವಟ್ಟೆ : "ಕವಟಿಕಾಯಿ 'ಪರಾ. 
ಕಾವಾಡೆ: (4). ಕೌಟೆ: *ಕಾಳಿಂಗಂ- ಕೌಟಿ, ಕೆಕ್ಕರಿಕೆಯ ಫಲ? 
(ಓಷಧಿ. ೨೮).  ಕೌಡೆ: ಎರಡುಂ ಪೋಟ್ಗಳ ಮಾಡಿ ಉಡೆ(ಟಿ) 
ಯೆಳಗಾಯಂ ತೀವಿ.( ಖಮದ. ೫-೯೨). [<-ಮರಾ. ಕವಡಳ] 


ಕವಡೆ 


ಕವಡೆ, ಕನ್ರಡೈೆ, ಕೌಡ್ಕೆ (ನಾ). ೧. ಕಪರ್ದಿ ; ಕಾಕಿಣಿ; ವರಾಟ 
4ಕಪರ್ದ ವರಾಟಕಮೆನಲ್ಯವಡೆಯಕ್ಕುಂ ೫ (ಮಂಗರಾ. ೧೨೨-೯); 
ಇಂತೊಂದು ಕೋಟ ಪೊನ್ನನೊಂದು ಕವಡೆಯಂ[ಪಾಠಾಂ: ಕವಡಿಕೆಯಂ] 
ಕುಡುವಂತೇನುಮಪೋಹಮಿಲ್ಲದೆ ಕೊಟ್ಟು (ಸುಕುಮಾ. ೧೦-೧೧೮ ವ) ; 
ವೀರರ ಮೂಗಿಗೆ ಕವಡೆಯ ಕಟ್ಟ ನೀರ್ತರಿಸಿ ... ಜಾಡಿಸಿಕೊಂಬ ಪ್ರವುಡೆ 
ಯರಿರ್ದರು (ಮೋಹತ. ೨೦-೩೯); ಹಲ್ಲೆಲ್ಲ ಕವಡೆಯ ಚೀಲವ ಕೊಡಹಿ 
ದಂತುದಿರ್ದುವು ಧರೆಗೆ (ಛರಚ. ೩೬-೮೮) ; ಖರನಂ ಸೌಮಿತ್ರಿ ಪುಟೌತ 
ಕವಡೆಗೆ ಬಗೆದಂ (ಶಬ್ದಾನು. ೨೧೯ ಪ್ರಯೋ). ೨. ಒಬ್ಬಾತನ ಹೆಸರು : 
ಸ್ವಸ್ತಿಶ್ರೀ ಮೆದಕೊಣ್ಣವಾರಾಮಗನ್‌ ಕವಡೆ ಕೊಟ್ಟ ದುಸೊಡರುಂ (ಎಕ. 
೪11, ಶಿಕಾರಿ. ೪೫-೨೪ ; ಸು. 8907). ಕವುಡೆ: ೧. ಗಜಂ ತುಳಿದೊಡೆದ 
ಕವುಡೆಯಂತಾಯ್ತು ಕಚ್ಛಪನ ಬೆನ್‌ (ಚಬಫು. ೪೮-೨೨). ಕಡೆ: 
೧. ಜೋಯಿಸ ಕೌಡೆಗಳನ್ನು ಮಗುಚಿ ಪ್ರಶ್ನೆಫಲ ಹೇಳುತ್ತಾನೆ (ರೂಢಿ). 
ಕವಡೆಯಜೊಪ್ಪ - ೧. ಒಬ್ಬಾತನ ಹೆಸರು : ಶಾಸ್ತ್ರಿ ಜಿನೇಶ 
ತೀರ್ತ್ವಮಂ ಕವಡೆಯಬೊಪ್ಪನುದ್ಳೆರಿಸಿದಂ (ಎಕ. ೪11, ಶಿಕಾರಿ. ೨೨೫-೭; 
1204). ೨. (?) : ಆರಬೊಪ್ಪನೀ ಕವಡೆ ಯಬೊಪ್ಪನೆಂದು ನಡೆ 
ನೋಡಿದಜಟ್ಟರೊಳ್‌ (ಸೂಕ್ತಿ ಸು. ೩-೬೬). [೮ ಸಂ. ಕಪರ್ದ] 


15 


ಕನಡೆಕಾಯಿ, ಕವಟಿಕಾಯಿ, ಕವುಟಿಕಾಯಿ (ನಾ). ಕವಡೆಮರದ | 


ಕಾಯಿ (8). ಕವಟೆಕಾಯಿ : (೪). ಕವುಬೆಕಾಯಿ : ಅತಿಸಾರ 
ಕೋಗಕ್ಕೆ ಪಥ್ಯಾಪಥ್ಯ ದ್ರವೈಂಗಳಾವುವೆನೆ- ಪಡವಲದಕಾಯಿ . . . 
ಚಕ್ರವರ್ತದ ಸೊಪ್ಪು, ಕವುಟಿಕಾಯಿ, ಬೇಲದಹಣ್ಣು (ಸಕವೈ. ೩೫೨). 
[6 ನಡ್ಕೆ * ಕಾಯ್ಕಿ (ಆ ಕಾಯ್ಕ್‌)] 

ಕವಡೆಗಟ್ಟು (ಕ್ರಿ). ಗಂಟುಕಟ್ಟು; ದದ್ದಾಗು: ಏಟುಬಿದ್ದ ಜಾಗದಲ್ಲಿ 
ಕವಡೆಗಟ್ಟದೆ (ರೂಢಿ). [ಕನಡೈ * ಕಟ್ಟು) 

ಕವಡೆಗೊಳ್ಳೆ (ನಾ). ಒಂದು ಊರಿನ ಹೆಸರು: ನಿಂಬದೇವರಸರು ಕವಡೆ 
ಗೊಳ್ಳ ದಬಳಿಯಸುಂತೆಯ(ಎಇ.2೭12೭,೩೨-೧೦;1132).[ಕವಡೆ?.-ಕೂಳ್ಳ,) 

ಕವಣ, ಕವಣೆ (ನಾ). ೧. ಹುಲ್ಲುಗಾವಲು; ಕಾವಣ: ಕಲ್ಲನಂದಿ 
ಯನು ಭುಲ್ಲವಿಸಿ ಕವಣನ ಮೇಯ್ಸಿದಂ (ಸಿಂಗಿರಾ. ೪೩ ಸೂಚನೆ); ಮಣ್ಮೆತ್ತ 
ನಿಜದೆತ್ತ ಮಾಡಿ ನೀಂ ಮೇಯಿಸಿದೆ ಕವಣಮಂ (ಪಾಸೋಪು. ೩-೨೮). 
೨.೬ ಕವಣಾಯ: ಸಿದ್ಧಾಯ ಬಿಟ್ಟ ಕೊಟ್ಟಣ. . .ಕವಣ ಕಡ್ಡಾಯದಂಕೆ 
ತಳವರಿಕೆ ಕೋರಾಯ ಗುತ್ತಿಗೆ ಅಪುತ್ರಿಕೆ ದಂಡ ಉಂಡಿಗೆಗಳು (ಸಿಂಗಿರಾ. 
೨೨-೨೭). ಕವಣೆ: ೨. ಅಂಕೆಯ ಸೊಲ್ಲಿಗೆ, ಕವಣೆ... ಗುತ್ತಿಗೆಗಳೆಂಬ 
ಹದಿಮೂರು ಹೊಸ ಕರಗಳನ್ನು ನಿಯೋಜಿಸಿದರು (ಶರಚ. ೧೨೯), 

[*- ತಮಿ. ಕವಣ್ಯೈ] 

ಕವಣದಕಡ್ಡಿ (ನಾ). ಬಜೆ: “ವಚಾ, ಉಗ್ರಗಂಧಾ - ಷಡ್ಗ )ಂಧಾ- 
ಗೋಲೋಮಾ - ಶತಪರ್ನಿಕಾ - ೮ ಬಜೇ ಹೆಸರುಗಳು. ಇದನ್ನು ಮಕ್ಕಳ 
ತಾಯಿಯಂತಲೂ ಕವಣದಕಡ್ಡಿಯಂತಲೂ ಅನ್ನುವರು? (ಸಿದ್ಧಾಂತಿ. 
೧೧೮). ೫ 

ಕವಣಾಯ (ನಾ). ಹುಲ್ಲುಗಾವಲಿನ ತೆರಿಗೆಯಿಂದ ಬರುವ 
ಆದಾಯ : ತಳಸಾರಿಗೆ ಕಾಣಿಕೆ ಕನಣಾಯ ದಣ್ಣದಾಯವಿನ್ತಿನಿತುಮಂ 
ಬ ಕೊಟ್ಟ ೦೯ (Aa. 1-1, ೧೬೨-೧6; 1106). [ಕವಣ + ಆಯ್ಕ] 

ಕವಣಿ "ಕವಣ್ಕೆ' ನೋ. 

ಕವಣೆ, ಕವಣಿ (ನಾ). ಕಲ್ಲನ್ನು ಇಟ್ಟು ತಿರುಗಿಸಿ ಬೀಸಿ ಹೊಡೆಯು 
ವುದಕ್ಕಾಗಿ ಮಾಡಿದ ಒಂದು ಜಾಳಿಗೆಯ ಹಗ್ಗ: ತೋಳ ಸಟ | 
ತಕ್ಕಿನೊಳ್‌ ಕವಣೆಯ ಗುಂಡು ಪಾಯವು (ಅನಂಪು. ೧-೮೨); ನೆರಪಿದ 
ಕಲ್ಲುಂ ಕವಣೆಯುಮಿರೆ ಮಂಚಿಗೆಯಂತಿರೆಸೆದುನಟ್ಟಣೆ ಪಲವುಂ 
(ಪಾರ್ಶ್ವಪು. ೩-೧೩೧) ; ಅಟ್ಟಿಳೆಯನಡರಿಯತಿ ಭರದಿ ಕವಣೆಗೆ ಕಬ್ಬನಿಟ್ಟು 


30 


40 


43 


೧೬೧೮ 


ಕವಯಿತ್ರಿ 


. ರಾಜಕೀರ ಪಾರಾವತ ವನು ಪಾರಿಸುವ (ಸಮ್ಯಕ್‌. ೧-೨೬): 
ಕವಣಿ: ಪಂನೆರಡುಸಾವಿರವರುಶಶ್ರೇಣಿವೊಲಂ ಕವಣಿಯ ಮಣಿಯ ಪರಿ 
ಯಾಣದಿಂ ತೋರ್ಕೆವೆತ್ತೆಯ್ತರೆ(ಸೌಇಇ. 1-1, ೩೪೦-೪; 1224); ಕೋಕ 
ನದ ತಂತುನಿಂ ಪೆಣೆದು ಕವಣಿಯ (ಪ್ರಭುಷು. ೩-೨೪); ಕವಣಿಯ ಕಲ್ಲು 
ಹಿಡದಿಲ್ಲ ಖಗಮೃಗ ಮೇವು ತೆನೆ ತಿಂದು ಸುಖಿಸುವವು (ಸಿದ್ಧ ಘು. ೩-೫೭). 

[ದೇ. ॥ ತನಿ. ಕವಣ್‌, ಕವಣ್ಳಿ; ಮಲ, ಕವಣ, ಕವಿಣ; 
ತುಳು. ಕವಣೆ) 

ಕನಣ್ಕೆ ""ವಣ' ನೋ. 

ಕವಣೆಗಲ್‌, ಕವಣೆಗಲು, ಕವಣೆಗಲ್ಲು (ನಾ). ಕವಣೆಯಲ್ಲಿಟ್ಟು ಎಸೆ 
ಯುವ ಕಲ್ಲು: ಅಡಗಿರ್ದೆಸೆವ ಕಂಡಿಯ ಕಣೆಯ ರಾಶಿಯಕವಣೆ ಗಲ್ಲ 
[ಪಾಠಾಂ. ಗಲ್ಲುಗೆ]ಳಲಿ (ತೊರರಾ. ೬-೭-೯) ; ಬೀಳ್ವ ಕವಣೆಗಲ್ಲಳ ಬೀಜು 
ಗುಂಡುಗಳ ಘಾತಿಯಿಂ ಬಸವಳಿದು ಬೀಳುತಿರ್ದ೦೯ (ಚೆಬಪು. ೪೨-೨೭), 
ಕವಣೆಗಲು : ಅಜಕಿ ಸಖಿ ತೋರಗಲು ಕವಣಿ£ಣೆ] ಗಲು ಕಣಿ (ಸೌಇಇ. 
XX, ೧೨೬-೩ ; 1186). ಕವಣೆಗಲ್ಲು : ನವಣೆಯ ಬೋನಕ್ಕೆ ಹವ 
ಣಾದ ತೊಗೆಯಾಗಿ ಕವಣೆಗಲ್ಲಷ್ಟು ಬೆಣ್ನೆಯಿಡಲೂಟಿದ' ಹವಣನೋಡು 
(ಸರ್ವಜ್ಞ. ೧೬೧೮) ; ಎತ್ತುಗಲ್ಲುಗಳೆಂಬ ಕಲ್ಲುಕವಣೆಗಲ್ಲೊತ್ತಿದ ಗಾಯ 
ಗಳಿಂದ ನೆಶ್ತಿಗಳೊಡೆದು (ಕಂನವಿ. ೧೪-೭೨). [ಕವಣೆ * ಕಲ್‌] 

ಕವಣೆಗಲು "ಕವಣೆಗಲ್‌' ನೋ. 

ಕವಣೆಗಲ್ಲು "ಕವಣೆಗಲ್‌' ನೋ. 

ಕವಣೆಗೊಳ್‌ (ಕ್ರಿ). ಕವಣೆಯನ್ನು ಹಿಡಿ; ಕವಣೆ ಉಪಯೋಗಿಸು: 
ಒಕ್ಕಲ ಕೆಯಿಗಳಿಗೆಜಗುವ ಪಕ್ಕಿಗಳಂ ಕವಣೆಗೊಂಡು ಕಾಯಲೆನೇಡಾ 
(ಸಮಪ. ೧೪-೭೬). [ಕವಣೆ + ಕೊಳ್‌] 

ಕವತ್ತೆ "ಕವರ್ತೈ' ನೋ. 

ಕವತ್ತೆ (ನಾ). ಕವಲಾಗಿರುವಿಕೆ; ಎರಡು ಓಸಿಲಾಗಿರುವಿಕೆ (8). 

(ಆ ಕನಲ್ಫ್‌ + ಇತೆ] 

ಕವದಿ "ಕವುಂದಿ' ನೋ. 

ಕವನ (ನಾ). ೧. ಕಾವ್ಯ; ಕವಿತೆ: ರಸಪ್ರಯೋಜನ ಭವನಂ ಕವನಂ 
(ಅನಿಕೇ. ೩೦-೧) ; ರವೀಂದ್ರರು ತನ್ಮು ಕವನಗಳಲ್ಲಿ ಭಗವದ್ಗೀತೆಯ 
ಹೊನಲನ್ನು ಹರಿಸಿದರೆ (ಧಮಣ್ಯಸಾ. ೧೨೩). ೨. ಕಲ್ಪನೆ; ವಿಚಾರ: 
ಅವಯವಗಳೆಲ್ಲರಿಗೆ ಸವನಾಗಿ ಇರುತಿರಲು ಭವಿ ಭಕ್ತ ಶ್ವಪಚ ಶೂದ್ರರಿವ 
ರಿಂತೆಂಬ ಕವನವೆತ್ತಣದು (ಸರ್ವಜ್ಞ. ೯೭೪). (Xo.] 

ಕವನಿಸು (ಕ್ರಿ). ಕವಿತೆಯನ್ನು ಕಟ್ಟು; ಕಾವ್ಯರಚನೆ ಮಾಡು: 
ಕೆಲಕಾಲ ಮನೆಯಲ್ಲಿ ಕವನಿಸಲಾರದೆ ... ಬಿಡುವಾದಾಗ ಸಾಲೆಯಲ್ಲೂ 
ಕವನಿಸುತ್ತಿದ್ದೆ (ಕಂನಾಸಾ. ೩) ; ಕವನಿಸಲೆ? ಕತಿಸಲೆ? (ರೂಪಸಂ. ೩೮). 
"ಕತಿಸು',ಪರಾ, [ಕವನ + -ಇಸ್ಯು) 

ಕವಯರ (ನಾ). = ಕೆಯ್ವಾರ, (?) : ಧರೆಗೈಸಾಸಿರಬಿಲ್ಲಂ ತರದೊಳ್‌ 
`ಸರ್ವಿದುದು ನೀಲಮಣಿಭೂಮಿ ನಭೋಂತರಮಂ ದ್ವಾದಶಯೋಜನ 
ವಿರಾಜಿತಂ ಕಂತುಕವಯರಂ ಬೀಸಿದವೋಲ್‌ (ಮಲ್ಲಿ. ೧೪-೧೧೫) ; 
ಕಜ್ಜಲದಿನೊಗೆದ ಮುಕ್ತಾಳಿಯಿಂದೆಯ್ದೆ ಶುಭ್ರಾಂಬುದಮಂ ತಾರಾಳಿಯಂ 
ಪೋಲ್ತೆಸೆವ ನೆಜ್‌ ನಭೋಭಾಗದಂತೊಬ್ಬ ಸುತ್ತಿರ್ದುದು ಜಂಬೂ 
ದ್ವೀಪಮಂ ವಾರಿಧಿ ಕವಯರಮಂ ಬೀಸಿದಂತಾಗೆ ಚೆಲ್ವಿಂ (ಧರ್ಮಾಮೃ. 
೧-೮೫) ; ಕವಯರದಂತೆ ಬಟ್ಟ ತಳವಟ್ಟು ಕುಚಂ ಕಡುಕೊರ್ವಿ ಪರ್ವೆ 
(ಸೂಕ್ತಿ ಸು, ೪-೨೭). [ಆ ಕೆಯ್ವಾರ್ಯ ?) 

ಕವಯಿತ್ರಿ (ನಾ). ಕಾವ್ಯ ರಚಿಸುವವಳು ; ಕಬ್ಬಿಗಿತಿ: ಜಾನಪದ 
ಕಾವ್ಯದ ಕವಯಿತ್ರಿಯರ ಹೆಸರು ಸಿಕ್ಕುತ್ತಿಲ್ಲ (ಕರ್ಣಾಕ. ೫೦) ; ಎದುರಿಗೆ 
ಕವಯಿತ್ರಿ ಕಂತಿದೇವಿ (ಸವತಿ. ೩೨). [ಸಂ. ಕವಯಿತ್ರೀ) 


Vol-2-10A 


ಕವರ್‌, ೧೬೧೯ ಕವರ್ತೆ, 


ಕನರ್‌,, ಕಬರ್ಕು, ಕವರು, (ಕ್ರಿ). ೧. ದೋಚು; ಸುಲಿ; ಸೆಳೆದು 
ಕೊಳ್ಳು; ಕಿತ್ತು ಕೊಳ್ಳು : “ಕವರ್ದುದೀಟ್ಲುದೆನೆ ಕವಿವರರಿಂ ಸೆಳೆದು 
ಕೊಂಡರ್ಥಮುದು?(ಕನಿಕಂ. ೧೯೭); ಪ್ರಿ(ಪೃ)ಧಿ(ಧಿ)ವಿಯಾ ಬಿನ್ನಾಣಿಗಳಾ 
ಬಳ್ಳಿ ಗವರ್ತ್ರೈ ಇಲ್ಲ ದೋಸಿಗನ ಕವರ್ದ್ದುಲಾದೊರ್ಗೆ ಪರಿಹಾ[ರ]ಮ್‌ 


ಕವರಿಸು (ಕ್ರಿ). ಅಪಹರಿಸು : ಕಳ್ವ ಪೆಂಡಿರಂ ಹಿಸುಣನಪ್ಪೊಡವುಟ್ಟ ದನಂ 
* » * ಕೆವರಿಸುವ ನಂಟನಂ ಗೆಂಟುಮಾಡುವಂತೆ (ಧರ್ಮಾಮೃ. ೫-೧೨೫). 
(ಕವರ್‌, + -ಇಸ್ಕು] 
ವರು, "ಕವರ್‌? ನೋ. 


(ಇಳ. ೫, ೧೬೪-೮ ; 7ನೆಯ ಶತ) ; ಕವರ್ದವರುಮೊಳರೆ ಕವಿಯಲ್ಲದರಂ 
(ಕವಿರಾ. ೧-೧೨); ಮನಮೆಲ್ಲಮಂ ಕವರ್ದಪಂ... ಅಂಗಜನ್ಮನ 
ಕವರ್ತೆಯ ದಂಡದ ಪಾಂಗಿದೆಂತುಟೋ (ಸಂಪಭಾ. ೫-೧೩). ೨. ಸೆರೆ 
ಹಿಡಿ; ಮರುಳುಮಾಡು ; ವಶಪಡಿಸಿಕೊ: ಪೋ ಪು[ಗ]ಲ್‌ ಪು[ಗ] 
ಲೆನುತಿರ್ಪ ಪಳ್ಳಿ ಮನಮಂ ಕವರುತ್ತಿರೆ (ಸಂಪಭಾ. ೫-೩೫) ; ದ್ರೋಹ 
ರಪ್ಪವರಂ ಕವರ್ವಂತೆ ತಕ್ಕರನೇಕೆ ಕವರರ್‌ (ಧರ್ಮಾಮೃ. ೭-೪೩) ; 
ಸತ್ಯೃತಿಯಂ ತವೆ ಪೇಳ್ವುದು ಪೇಳದೊಡೇಂ ಕವರ್ವರೆ ಕೋನಿಪರೆ ನಿಂದಿ 
ಪರೆ ದಂಡಿಪರೇ (ಗಿ.ರಿಕ. ೧-೨೦); ಪ್ರಜೆಗಳನನ್ಮಾಯದಿಂ ಕವರ್ದುಂ 
ಕಟ್ಟಿಯುಂ ಕೊಳ್ವರ್‌ (ಸಸಾರ. ೩೦೫-೧೦). ಕಬರ್ಗು : ೧. ಗಿರಿಶಿಖರ 
ಗಳಲೆಚ್ಚು ತರುಗೊನೆಗಳಿಂದರೆದು ಕರಚರಣ ಗಳಲೊದೆದು ಕಚ್ಚಿ ಕಬರುತ 
ಮುಜಿದು ಕರಣಾತರದಗಳಿಂ (ವೆಂಕಾರಾ. ೬-೩೧-೩). ಕವರು: 
೧. ಕಲೆಗಳ ಕೂಟದಲಿ ಕೀಳ್ಬಡಿಸಿ ಸರ್ವಸ್ವವನು ನೆಜಕೆ ಕವರಿ ( ತೊರರಾ. 
೧-೫-೩೧); ಅ ವೃಷಭದತ್ತಸೆಟ್ಟಯ ಮನೆಯ ಕವರಲೆಂದೋವದೇ 
ಬಾಗಿಲ್ಗೆ ಬರಲ್‌ (ಸಮ್ಯ. ೫-೫೨); ವನಚರರು ಕಡುಮುಳಿದು 
'ಸಳಾದಿ ವಸ್ತುವನು ಕವರಿಕೊಂಡು (ಜ್ಞಾನಡಂ. ೪-೧೪೪). ೨. ತೆವರಿದ 
ಪಟುಭಟರಸುವನೆಲ್ಲವ ಕಟ್ಟ ಕವರಿ ಕಾಲಗೆ ಸಮರ್ಪಿಸಿದ (ಮೋಹತ. 
೩೪-೮); ಹಾವಭಾವನಿಲಾಸವಿಭ್ರಮಗಳಿಂದ ಅವನ ಮನಸ್ಸ ನ್ನು 
ಳವರೆಲು ಹವಣಿಸುತ್ತಾಳೆ (ನಂಜುಂಡ. ೭೭). 

ಕವರ್ದು ಕೊಳ್‌, ಕವರಿಕೊಳ್‌ - ಅಪಹರಿಸು; ಸುಲಿದುಕೊಳ್ಳು ಕ 
ಮನೆಯೊಳುಳ್ಳುದೆಲ್ಲಮಂ ಕವರ್ದುಕೊಂಡು (ವಡ್ಡಾ ರಾ. ೮-೧೭) ; ಮಲೆ 


5| ಕವರು, ಕೌರ್ಯು (ಕ್ರಿ). ೧. ಆವರಿಸು; ಆಕ್ರಮಿಸು: ಅಸೂಯದ 


ಕೋಟಲೆಯ ಕಡುಹೂಟಿ ಕವರಿತು ನೃಪನ ತನುಮನನ (ಕುವ್ಯಾಸ. 
೧೨-೪); ಹೊತ್ತುತ ಹೊಗೆವುತ ಕತ್ತುತ ಕವರುತ . .. ಮನೆಯನೆಲ್ಲವ 
ನರೆಗಳಿಗೆಯೊಳೊತ್ತಿ ಹಿಡಿದುದಾ ಕಿಚ್ಚು (ನೇಮಿಸಂ. ೩೪-೭೩); ಕವರಿದಳೊ 
ಖಳಕುಲವನೆಲ್ಲವಾ ಸವರಿದಳೋ (ದೇವೀಮ. ೨-೭೧); ಅವನ ಮನಸ್ಸನ್ನು 
ಹುಚ್ಚು ಆಸೆ ಕವರಲಾರಂಭಿಸಿತು (ರೂಸಸ. ೨೫೮). ೨. ಹಲ್ಲಿನಿಂದ 
ಗೋರು; ತಿನ್ನು; ಕಚ್ಚು: ಕಡುಹಸಿದು ಹರಿದು ಕಲ್ಲಂ ಕವರಿದಂತೆ 
ನೀರಡಿಸಿ ಬಲೂಗೆಅಕಿಯ ಹೊಕ್ಕಂತೆ (ಸೋಮಚ. ೨-೮೬) ; ಒಂದು 
ಕಾಯನ್ನೋ ಹಣ್ಣನ್ನೋ ಹಿಡಿದು ಹಲ್ಲುಗಳಿಂದ ಕವರುತ್ತ RN ನಿಟ್ಟಿಸಿ 
ನೋಡುವುದು (ಪ್ರತಿಬಂ. ೨೨). ಕೌರು : ೧. ಭೀತಿಯು ಕೌರುವಂತಿದೆ 
ನಿಮ್ಮ -ವದನದೆ (ರಾಮಾಸಂ. ೬-೨-೫೧). [?] 


-| ಕವರ್ಕು (ನಾ). ಶಾಖೆ: ಕಾರವರೂ ಪಾಂಡವರೂ ಒಂದೇ ಕವರಿನವರು 


ಪರಂ. ಮಂಡಳಿಕರುಮನಸಿಯರಾಗೆ ಕವರ್ದುಕೊಂಡು (ಸಪಂಪ'ಭಾ.!25 


೬-೩೨ ವ); ಅವನ ವಿಶ್ತದೊಳಗಿನಿತುಳಿಯದಂತೆಲ್ಲವಂ ಕವರ್ದುಕೊಂಡು 
ಬಜಕಿಗನ ಮಾಡಿ (ಚೇರಮ. ೮-೩೪) ; ನಾನಾಲೋಕಪಾಲಕರೊಳು ಧನವ 
ನೆ ಕವರಿಕೊಂಡು (ತೊರರಾ. ೧-೮-೩೭). 

(ಡೀ. ॥ ತಮಿ. ಕವರ್‌; ಮಲ. ಕವರು; ತೆಲು. ಕಮುಚು] 


(ರೂಢಿ). [ಆ ಕವಲ್ಮ್‌) 


ಕವರು, ಕವರ್ಕ (ನಾ). ಹೊದಿಕೆ; ರಟ್ಟು; ರಕ್ಷಾಕವಚ; 


ಲಕ್ಕೋಟಿ: ಗಂಡಸು ಅಂಚೆಯ ಕಾರ್ಡಿನಂತಾದರೆ ಹೆಂಗಸು ಕವರಿನ 
ಹಾಗೆ (ಇಂಚಾಪ. ೨೩೪-೫೯) ; ಬರೆದಾದೆ ಮೇಲೆ ಒಂದು ಕವರಿನಲ್ಲಿ 
ಹಾಕಿ ಕವರನ್ನು ಬಂದುಮಾಡಿದ (ಅಪನಾ. ೨೫೬); ಕವರು, ಪುಟಸಂಖೈ, 
ಗ್ರಂಥದ ಬೆಲೆ, ವಿಳಾಸ (ನಿರಾಭ, ೧೭೫). ಕವರೈ: *ರಕ್ಷಾಪತ್ರ- 
ಪುಸ್ತುಕದ ಮೇಲಿನ ಕಾಗದ, ಕವರ*೫ (ಗಂಗಾಮ. ೨೭೧). 

[+ ಇಂ. cover] 


ಕವರುಕತ್ತಿ (ನಾ). ಒಂದು ಬಗೆಯ ಕತ್ತಿ: ಎಳಕುಜಕಿಗೊಳ್ವಂಗೆಜಂ 


ಗೊಟ್ಟಂತಾಯ್ತು ಕವರುಕಕ್ತಿಗೆ ಕಡಿತಂ ಬಂದಂತಾಯ್ತು (ಅರ್ಧನೇ. 


೬-೭೦ ವ). [ಕವರು + ಕತ್ತಿ) 


ಕವರ್ಗ (ನಾ). [ವ್ಯಾಕ] "ಕ? ಅಕ್ಷರಗಳ ಗುಂಪು: ವರ್ಗಗಳಿಗೆ 


ಕ್ರಮವಾಗಿ ಕವರ್ಗ, ಚವಗನೆ, . ಟಿವರ್ಗ, ತವರ್ಗ, ಪವರ್ಗ ಎಂದು 


ಳವರ್‌, (ನಾ). ೧. ಚಪ್ಪರ; ಹೊದಿಕೆ: ಆ ನಾಡೊಳ್‌ ಕೀಲಕಿಂಬುದು | 0 
ಕುದುರೆಯಬಾಯ ಕಬ್ಬಿಣದೊಳ್‌ ಕವರೆಂಬುದು ಚಪ್ಪರದೊಳ್‌ 
(ಕಬ್ಬಿಕಾ. ೨೫). ೨. “ರಥದ ಒಂದು ಭಾಗ” (ಪಂಪನಿ); ಉಡಿದ 
ಸೊಗಂ ಧ್ವಜಂ ಪಲಗೆ ಹೀಲ್‌ ಕವರಚ್ಚು ತುರಂಗಮಂ ರಥಂ ಕಿಡೆ 


ಆಯಾವರ್ಗದ ಮೊದಲನೆಯ ವ್ಯಂಜನದ ಹೆಸರನ್ನು ಇಟ್ಟಿದ್ದಾರೆ 
(ಮಧ್ಯಮ. ೧೩). (ಕ, + ವರ್ಗ] 

ಕವರ್ಗಟ್ಟು (ನಾ). ಚಪ್ಪರದ ಕಟ್ಟು: ಪೊಂಬಾಟಕೆಯ ಕಂಬಂಗಳಿಂ 
ಪಚ್ಚೆಯ ಪಲಗೆಗಳಿಂ. .. ಮಂದಾರದ ಮೊಳೆಸಾಲ್ಗಳಿಂ ಕಂಕೇಲ್ಲಿಯ 


(ಪಂಪಭಾ. ೧೧-೩೮). [?] ಕವರ್ಗಟ್ಟುಗಳಿಂ (ಕುಸುಮಾ. ೧೨-೧೫೭ ವ). [ಕವರ್‌ 4 ಕಟ್ಟು] 
ಕವರ್‌, (ನಾ). ರೋಷ; ಆಗ್ರಹ: ಕವರಿಂದಗುರ್ವನೊಳಕೊಂಡಿರೆ 55| ಕವರ್ಗಿ (ನಾ). ಒಂದು ಬಗೆಯ ಸಸ್ಯ: ಮುರುಗಿಕಾಯಿ, ಭೂತ 
ತಳ್ತಿಜಕಿದರ್‌ ಮಹಾರಥರ್‌ (ಪಂಪಛಾ. ೧೧-೩೮); “ಸಂಭ್ರಮ ಚ್ಟ ಕರುಳು, ಕಾಡಕಲ್ಲಾರು, ಕೌರಿ, ಕವರ್ಗಿ (ಮೈಣಗಿ. ೪೨-೮೩೨). (2) 


ಕವರ್ಗೋಲು (ನಾ). ಕವಲುಗೋಲು (?).: ಮಯ ರಚಿಸಿದನು 
. - .ಕೊತ್ತಲಗಳ ಮಹಾಡೆಂಕಣೆಯ ಕೆದರುವ ಮಕರ ಡಿಬ್ಬಿಗಳಾ ಕಲುಗೆ 
ವಜೆ ಕವರ್ಗೋಲು ರಾಟಲ ಬಳಸು ನೇಣ ಬಡಿಗೊಡತಿಯುರುಳ್ಗಳ 

40| (ಆನಂರಾ. ೫-೫-೧೨). [ಕವರ್‌ * ಕೋಲು, («4 ಕೋಲ್‌')] 
ಕವರ್ತೆ, ಕವತ್ತೆ (ನಾ). ೧. ಬಲಾತ್ಕಾರದಿಂದ ಕಿತ್ತು ಕೊಳ್ಳುವುದು ; 
ಸುಲಿಗೆ; ಲೂಟಿ: ಅಂಗಜನ್ಮನ ಕವರ್ತೆಯ ದಂಡದ ಪಾಂಗಿ 
ದೆಂತುಟೋ (ಪಂಪಭಾ. ೫-೧೩) ; ಕರಮಳಿಪಿಂ ಕೂಡಿದೊಡೆ ಕೊಲೆಗಂ 
ಕವರ್ತೆಗಂ ಭಾಜನನಪ್ಪಂ (ಧರ್ಮಾಮೃ. ೯-೫೧); ಕರಂ ಕೊಲೆಯ ಮೇಲೆ 
ಕವರ್ತೆಯೆ (ಲೀಲಾವ. ೨-೬೦); ಲಂಚಂ ಕವರ್ತೆ ಸೆಜಕಿಕೋಳಿಂಚೆ 
ಬಜಂ ... ಎಿಂಬಿವಅ ಪೆಸರುಮಿಲ್ಲಾ ನಾಡೊಳ್‌ (ಪುಷ್ಪ ಪು. ೨-೫). 


(ಪ್ರಭಣ್ಣ) ; “ಕವರಿಂದೆ ಎ ಕೊಳ್ಳೆಯಿಂದ ೫ (ಪಂಪದೀ. ೩೯೩). ([?) 
ಕನರ್ಯ (ಗು). ೧. ಬೆರೆತ; ಸಮ್ಮಿಶ್ರವಾದ; ಕೂಡಿದ. (ನಾ). 
೨. ಉಪ್ಪು. ೩. ಹೆಣೆದ ತಲೆಗೂದಲು ; ಜಡೆ. [ಸಂ.] 
ಕವರ್ಯ್ಕ "ಕವರ್ಕು' ನೋ. 
ಕವರಗಿ (ನಾ). ಒಂದು ಗಿಡದ ಹೆಸರು: ಕವರಗಿ (ಕೇವಣ) ಸಣ್ಣಗಿಡ. 
ಕೋಟಿಯ ನಾರಿಸಿಂದೆ ಹಗ್ಗಗಳಾಗುತ್ತವೆ (ಕಭಾಗೆ. ೩೭). [?) 
ಕವರಿ, (ನಾ). ಮುಡಿ; ಜಡೆ; ಕಬರಿ. [ಆ ಸಂ. ಕವರೀ] 
ಕವರ್ಕಿ (ನಾ). ೧. ಒಂದು ಜಾತಿಯ ಬಳ್ಳಿ : “ಒರ್ವರೈ, ಕವರಿ, ತುಂಗಿ, 
ಖರಪುಸ್ಪೆ, ಅಜಗಂಧಿಕೆ (ನಾಚಿರಾ. ಕಿ). ೨. ಹಿಂಗಿನ ಸಸಿಯ ಎಲೆ|4 
(ಕಿ). [< ಸಂ. ಕಬರೀ?] 


ಕವರ್ತೆ 


ಕೆವತೆ: ೧. ಹಾದರ ಕ[ಪಾಉಾಂ. ಗ]ನತೆಯೆಂಬಿವರುಬ್ಬು ಹಿರಿದೆಂದ 
(ಕು ವ್ಯಾ ಅ. ೧೪-೩೮); ಜವನ ಕವತೆಯೊ ಮೇಣು ಲಯಚ್ಛಿರವನ 
ಕಾಲ್ದುಳಿಯೋಯೆನಲು ನಿಮ್ಮವರು ಮೆಜಕಿದರು ಕಲಿಕೆಗಳ ಕೌತುಕದ 
ರಣರೆಸವ (ತೊರರಾ. ೧-೧೧-೧೩). ೨. ಪೀಡೆ; ಹಿಂಸೆ: ಇತ್ತ ರೋಗದೆ 
ಕವತೆ ಬಳಿಕಿನೊಳತ್ತ ಸಾಲಿಗರುಜುಬೆ (ಪ್ರಹ್ಲಾಚ. ೮-೬೪). 
[ಕವರ್‌ + ತೆ] 
ಕನರ್ತೆ, (ನಾ).: ಒಂದು ಬಗೆಯ ತೆರಿಗೆ: ಇನ್ತೀ ದಣ್ಣದೆೊಳಂ 
ಕವರ್ತ್ರೆಯೊಳವಪುತ್ರಿಕ ದ್ರವ್ಯದ ದಶವನ್ಹದೊಳಂ ಪುಟ್ಟದ ದ್ರವ್ಯ 
ಮುವಂ...ಡೇಯಿಂಗೆಆಕಿಗೆ (ಎಇ. ೫೫, ೬-೪೦ ; 1012) ; ಮನೆದೆಜಕಿ 
ಮದುವೆದೆಆಕ ಊರುಟ್ಟಗೆ ತೌದೆ ಸುರಂದು ಕವರ್ತೆ ಸೇಸೆ ಒಸಗೆ 
(ಮೈಆರಿ. ೧೯೩೨, ೧೬-೩೦ ; 1069); ದಂಡಡೊಳಂ ಕನರ್ತೆಯೊಳಂ 
ತೀರದೆ ದಂದುಗಂಗೊಂಬುಡೆನಿತಾನುಮುಂಟು (ಚಿಕವಂ. ೪೫-೧೫). 
(7) 
ಕವರ್ಶೆಗೊಳ್‌ (ಕ್ರಿ). ಸುಲಿಗೆಮಾಡು; ಕಿತ್ತುಕೊಳ್ಳು; ಸೆಳೆದು 
ಕೊಳ್ಳು; ಅಪಹರಿಸು: ಸ್ವಯಂಪ್ರಭಾದೇವಿ ದೀಕ್ಷೆಗೊಂಡಳ್‌ ಕವರ್ತೆ 
ಗೊಂಡವೊಲಜಕಿವಂ (ಶಾಂತಿಪು. ೭-೪೭); ಪಿಡಿದೊತ್ತಿ ಗಂಟಲಂ 
ಮುಂದು ಕವರ್ತೆಗೊಳ್ತ ತೆಜದಿಂ (ಧರ್ಮಾಮೃ ೧೨-೧೧೪); 
ಕಣ್ಮುಮಂ ಮನಮುಮನೇಂ ಕವರ್ಕೆಗೊಳಲಾರ್ತೆಸೆದಿರ್ಪುವೊ ಸೂಳೆ 
ಗೇರಿಗಳ್‌ (ಅನಂಪು. ೧-೧೦೯) ; ರಾಜಧರ್ಮವನೆಲ್ಲವ ನೀರೊಳಿಕ್ಕಿ 
ನೀನಹಿತಪುರವನು ಪೊಕ್ಕು ಕನರ್ತೆಗೊಂಡುದು ತಾನಿದು ಲೋಕಕ್ಕಪ 
ಹಾಸ್ಕಮೇನಲ್ತೆ (ಅಂಜಚ. ೧೨-೧೧೩) ; ಕಳುವ ಕಳ್ಳನಂ ಕರಗಿಸುವಕ್ಕ 
ಸಾಲೆಗಳನುಕ್ಕೆ ವದಿಂದ ಕವರ್ತೆಗೊಂಡು ಪೋಪರಸರವಂದಿರಂ ಮಜದು 
ತಿಂದೊಡೆಯುಳ್ಳಡೆ ತೋಟಲಾಗದೇ (ಪಸಾರ. ೯೩೩-೩). 
[ಕವರ್ತೆ; + ಕೊಳ್‌] 
ಕನರ್ಕೆವಟ್ಟಿ (ನಾ). ಅಪಹಾರಮಾಡುವ ರೀತಿ; ಅಪಹಾರ 
ಮಾರ್ಗ: ಚಿಂತಿಸಿದನ್‌ ಏಕಾಂತದೊಳ್‌ ಉಳ್ಳೆ ವದ ಕವರ್ತೆವಟ್ಟಿಯಂ 
(ಶ್ರೀರಾಮಾ. ೨೧೬-೧೫೪). [ಕ ವರ್ತೆ, ೪ ಬಟ್ಟಿ,] 
ಕವರ್ತೆನಡು (ಕ್ರಿ). ಸುಲಿಗೆಗೆ ಈಡಾಗು : ತನ್ಮಾನವಂ ಧನವಂತಂ 
ನೃಪರಿಂ ಕವರ್ತೆವಡು[ಪಾಕಾಂ. ಡೆ]ಗುಂ (ಜಾತತಿ. ೧೮-೨). 
(ಕವರ್ತೆ + ಪಡೆ] 
ಕವರ್ತೆವಡೆ (ಕ್ರಿ). - ಕವರ್ಕೆವಡು: ತನ್ಮಾನವಂ ಧನವಂತಂ ನೃಪರಿಂ 
ಕವರ್ತೆವಡೆ [ಪಾಕಾಂ. ಡು]ಗುಂ (ಜಾತತಿ. ೧೮-೨). 
[ಕವರ್ತೆ, 4 ಪಡ್ಕು) 
ಕನರ್ಶೆವೋಗು (ಕ್ರಿ). - ಕವರ್ತೆವಡು: ಅರಸರ ದೆಸೆಯಿಂ ಮನೆಯುಂ 
ಕನರ್ತೆವೋಪುದುಂ (ಆದಿಪು. ೩-೩೪ ವ); ನೃಪಸುತರಿಂ ಕವರ್ತೆವೋದಂತೆ 
ಬಿನ್ನನಾಯ್ತು ದ್ಯಾನಂ (ಶಾಂತಿಪು, ೮-೫೮); ಕಿಡದು ಕವರ್ತೆವೋಗದು 
ಕಳಲ್ಕಣಮಾಗದು . , . ವಾಜ್ಮಯ ರತ್ನಚಯಂ ಜಿನೇಶನಾ (ಸಮಪ. 
೨-೨೩). [ಕವರ್ತೆ, * ಪೋಗ್ಕು] 
ಕನಲ್‌, (ಕ್ರಿ). ಕೊಂಜೆಯೊಡೆ; ಟಸಿರೊಡೆ: “ಕವಲ್‌ - ಎರಡು 
ಭಾಗವಾಗು .(:ಶಮಧಾ) ; ತುಯುಗಿ ಕವಲ್ಲು ಕತ್ತಲಿಪ ಚೂತ ಕುಜಂ 
ಗಳೊಳೊನ್ನಿ (ಎಇ. 111, ೩೩೧-೨೮ ; 979) ; ತೊಟ್ಟನೆ ಬೇರೂಜಕಿದುವೋ 
ಕವಲ್ಲುವೊ (ಆದಿಪು. ೭-೨೪); ಕರ್ನಿನ ಮಡಲಂತೆ ಕವಲ್ಲುರ್ನಿದ 
ಕೆಯ್ದೊಲಗಳಿೆಸೆಗುಂ (ಕಾವ್ಯಾವ. ೨೦೭) ; ಕರಿಯ ಬೆಳಗು ಕವಲ್ಲು ಪರ್ವಿ 
ಪಲ್ಲವಿಸಿದ ಮಹಾಂಧಕಾರದೊಳ್‌ (ನಂಬಿರ. ೧೮-೩೨); ಸಾನುತಳದೆೊಳ್‌ 
ಕವಲ್ಲು ಜಲಜಲಿಸಿ ಪರಿವ ಬರಿವೊನಲೆಸೆಗುಂ (ವರ್ಧಪು. ೧೦-೧೪). 
(ದೇ. | ತಮಿ. ಕವರ್‌, ಕವೈ; ಮಲ. ತೆಲು. ಕವ] 


೧೬೨೦ 


15 


20 


25 


03 


ಕವಲ 


ಕವಲ್ಸ್‌, ಕವಡ್ಗು, ಕವಲ್ಕು, ಕವಲೆ, ಕೌಲು, (ನಾ). ೧. ಕನಲಾ 
ಗಿರುವಿಕೆ ; ಟಿಸಿಲು; ಕವಲೊಡೆದ ಕೊಂಬೆ: “ಕವಲ್ಲಳ ಸ್ಕಂಧಾಗ್ರ 
ಪ್ರತತಿ ಬಹುಶಾಖಾಪರಿಕೆರೆಂ? (ವಸ್ತುಕೋ. ೩೧-೭); ಕನಲ್ಯವಲ್ತು 
ಪಲವುಂ ಕೊಂಬಾದುವೊಳ್ಳೊಂಬುಗಳ್‌ (ಆದಿಪು. ೧೧-೯೭) ; ಮುನಿ 
ಯೊಳೆಸೆದುದು ಕವಲಿಂ ಕವಲಿಂ ವಿವಿಧಮೆನಿಪ್ಪ ಮತಿಶ್ರುತ ಮವಧಿಮನಃ 
ಪರ್ಯಯಂ ಚತುರ್ವಿಧಬೋಧಂ (ಅನಂಪು. ೯-೧೦೦); ಪೊಸಮಣಿ 
ಗೆಂಬಮೆ ಮರಮೊದಲಳೆನೆ ಬಲ್ಹೊ ಲೆಯೆಲ್ಲಂ ಬಹುಶಾಖೆಗಳಿನೆ ನವರಂಗಂ 
ಕವಲೆನೆ (ಜಯಕಾ. ೪-೫೦). ೨. ಎ ರಡಾಗುವಿ ಕೆ; ಭಿನ್ನತೆ; 
ಬದಲಾವಣೆ: ಪವಣುಂಟು, ಕವಲಿಲ್ಲಂ, ತೊದಳಿಲ್ಲದ ನುಡಿ (ಭಾಷಾಭೂ. 
೩೫ ಉದಾ); ಬಗೆಗೇನುಂ ಕವಲಿಲ್ಲ ವಾಕ್ಯವೆರಡಿಲ್ಲೌದಾರ್ಯ್ಯದೊಳ್‌ 
ಮಾಂದ್ಯಮಿಲ್ಲ (ಎಕ. ೫1, ದಾವಣ. ೨೫-೬೩ ; 1224); ಕವಲಾದಜಿಹ್ವೆ 
ಯೊಡನಜಕಿವುದೇ ಸದ್ಗುಣಂ (ಸಮ್ಮಳಾ. ೧೧-೨೯). ೩. ವಂಶ ಅಥವಾ 
ಕುಲದ ಶಾಖೆ. ಕವಡ್ಕು: ೧. "ಕವಡುಗೋಡು' ಪರಾ. 
೪. ಥೋತ್ರಕ್ಕೆ ಅಥವಾ ಕಂಬಳಿಯ ಕರೆಗೆ ಇರುವ ಜೋಡು 
ಹೆಣಿಕೆಯ ಅಂಚು. "ಕವಡಂಚು' ಪರಾ. ಕವಲ್ಕು: 
೧. ಬೇರಿನಹೀನ್ಹ ನಂ ನಡುವಿನಾಗಸಮಂ ಕುಡಿಯಿಂ ದಿವಾಗ್ರಮಂ 
ತಾರನಗಂಗಳಂ ಕವಲಿನೊಳ್ಳಿಲಿಯಿಂ ದೆಸೆಯಂ ಮುಗುಳ್ಗಳಿಂ 
(ಎಕ. ೫111, ನಗರ, ೪೦-೩೨ ; 1077) ; ಹಿರಿಯರಂ ಕಿರಿಯರಂ ಬರಿಸಿ 
ನಮ್ಮಿತ್ತಂಡವ ಕವಲಿನೊಳ್‌ ಕಾಳಗದಿ ಮಡಿದರು (ತುರಂಗ. ಆ೦-೭) ; 
ಬಳ್ಳಿಯ ಕವಲಿನಲ್ಲಿ ನನ್ನ ಏಕಾವಳೀಹಾರವು ಸಿಕ್ಕಿಕೊಂಡಿತು 
(ಕಾವ್ಯಸ. ೧೨). ೨. “ಕವಲೆನೆ ಬದಲು? (ಕಶರ. ೧೨೦); ಕವಲಿಲ್ಲ 
ದೆಮ್ಮನರ್ಚಿಪ ಭಕ್ತ ನಹುದಲಂಂದಜಭವ ಸುರೇಶ್ವರರ್ಗೆ ಬವರದೊಳ್ಳಣಿವ 
ನಲ್ಲ (ಜೈಮಿಭಾ. ೧೩-೩೩); ಮನ ಕವಲಿಲ್ಲದೆ ಪಂಚಪಂಗಳ ನೆರವಿ 
ಸುಖಿಯೆಹುದರಿದೆ (ಜೀವಂಸಾಂ. ೧೨-೧೦). &. ನಿನ್ನ ಬೆಳವಿಗೆ ಯೆರಡು 
ಕವಲನ್ವಯಕೆ ಕೊಡದೇ ಸುಗತಿ ಸಂಪದವ (ಕುವ್ಯಾದ್ರೋ. ೫-೧೮). 
೫. ಆಸರೆ; ಆಧಾರ; ಊರೆ: ಗಿಡಕ್ಕೆ ಕವಲು ಕೊಡು (ಜಾನಕೋ. ೩೬). 
ಕನಲೈ: ೧. ಆ ಮರನ ಹತ್ತಲಾಗಿ ಮರದ ಕವಲೆ ಸಿಹಿ ಇತ್ತು (ಮೋಳಿಮಾ. 
೨೦೨-೭೫೨). ಕೌಲು: ೨. ಘೋರಸಂಗ್ರಾಮಗಳಾಗಿ ಕಿರೀಟ ಸಿಂಹಾಸನ 
ಗಳುರುಳಿ ರಾಜ್ಶಗಳೆದ್ದುಬಿದ್ಹು, ಕೌಲುಗಳಾಗಿ ಹೋಗಿ ರಾಷ್ಟ್ರರಾಷ್ಟ್ರಗಳ 
ಜೀವನಗಳಲ್ಲಿ ಮಹಾಪರಿವರ್ತನೆಗಳಾಗುತ್ತಿರುತ್ತವೆ (ಕಾನೂರು. ೧೩೭). 
ಕವಲಾಗು - ಬದಲಾಗು; ಭಿನ್ನವಾಗು; ತಪ್ಪು: ತನಯ 
ನಾಡಿದ ನುಡಿಗೆ ಕವಲಾಗೆ ಧನುವ ಹಿಡಿಯೆನು (ಸಂಭಪ. ೨೦-೪೬); 
ಒಲುಮೆ ಕವಲಾಗುವ ಅಧೀರತೆ ನಿಮ್ಮದೆಲ್ಲವೆ (ಸವತಿ. ೨೬). 
ಕವಲಿಲ್ಲದಂ - ಎರಡಿಲ್ಲದವನು; ಭೇದವಿಲ್ಲದವನು; ಆತ್ಮ: 
* ಕವಲಿಲ್ಲದನೆಂದಾತ್ಮಂಗ (ಕಶಸಾ. ೨೨-೪೫೨); " ಕವಲಿಲ್ಲದನಾತ್ಮನಕ್ಕುಂ” 
(ಕವಿಕಂ. ೧೮೫). 
[೮ ಕೆಲ್‌. / ತಮಿ. ಕವಲೈ; ಮಲ. ಕವ, ಕನರ್‌, ಕವರ; 
ತುಳು. ಕಬರ್‌ ; ತೆಲು. ಕವಲು - ಅವಳಿಜವಳಿ] 
ಕನಲ, ಕವಳ (ನಾ). ೧. ಬಾಯಿತುಂಬುವಷ್ಟು ಆಹಾರ; ತುತ್ತು. 
೨. ಬಾಯಿ ಮುಕ್ಫುಳಿಸುವಿಕೆ (8). ಕವಳ್ಳೆ : ೧. *ಜೀವಣಂ, 
ವಳಿಗೆ, ಕನಳಂ - ಈ 3 ತುತ್ತಿಂಗೆ ಪೆಸರ್‌? (ಕಶಸಾ. ೨೨-೪೬೩); 
ಎಳವುಲ್ಲ ಕವಳಮಂ ನೀಡುತ್ತುಂ (ಕಾದಂಉ. ೧೯೬); ಕತ್ತಲೆಗಿತ್ತಳ್‌ 
ಚಂದ್ರಕಲೆಯ ಕವಳಮನೊರ್ವಳ್‌ (ಅನಂಪು. ೪-೧೦೦); ವೀಳೆಯದ 
ಕರ್ಪುರದ ಕವಳದ ಕೈಚಳಕದಲಿ (ಕುವ್ಯಾಸ. ೨-೧೧೨) ; ಮದನಗೆ ರತಿ 
ತನ್ನ ತೊಂಡೆವಣ್ಣುಟಿಯ ಕವಳವಿತ್ತಳೊಲಿದು (ಮೋಹತ. ೧೨-೯೦) ; 
ಮನೇಲಿ ಕವಳ ಕತ್ತರಿಸಿ ಕಾಡಿನ ಕೋಣ ಕಾದರು (ನಿಬಂಧ. 11, ೧೬೨). 


ಕವಲಂಬು 


೩. ತಂಬುಲ: ತಂಬಾಕು ಮಿಶ್ರಿತ ಕವಳವು ಅವರ ಗಲ್ಲವನ್ನು ಯಾವಾ 
ಗಲೂ ಉಬ್ಬಿಸುತ್ತಿತ್ತು (ರಂಗರೋ. ೧); ಬಾಯಲ್ಲಿ ತುಂಬಿಬಂದ 
ಕವಳದ ಎಂಜಲ (ಮೂರುದಾ. ೧೩೮). [ಸಂ.] 

ಕವಲಂಬು, ಕವಡಂಬು (ನಾ). ಕವಲಾದ ಬಾಣ; ಅರ್ಧಚಂದ್ರಾ 
ಕೃತಿಯ ಅಲುಗುಳ್ಳ ಬಾಣ: *ಅರ್ಧಚಂದ್ರಮೆನೆ ಕವಲಂಬು” 
(ಮಂಗರಾ, ೮೭-೩೫); ಪೆಜಕೆಯ ಮುಚ್‌ಗಂ ಕಣಕೆನೆವೋಪಂ[ಬು] 
ಕವಲ[೦ಬುವೆಂ][ಸಾ ಕಾ ೦. ಕವಲನೆಂ]ಬಂಕದಂಬೆತ್ತ[ಲುಂ] ತುಣುಗಿ 
(ಪಂಪಭಾ. ೧೩-೩೯) ; ಕವಲಂಬಾ ತಲೆಗಿಂಜೆನೆ (ಗದಾ ಯು. ೫-೩೯); 
ಕೀನಾಶನೆಂಬ ಕಿರಾತನೆಚ್ಚ ಕವಲಂಬಿನ ಮೊನೆಯಂತೆ (ಧಮಾ ೯ ಮೃ. 
೧೩-೧೮೭) ; 
ವಂದಿಸಬೇಕೆನುತ ಕೀಲಿಸಿದನಾ ರೆಥವ (ಕುವ್ಯಾವಿ. ೮-೪೬) ; ಕವಲಂಬಿ 
ನಿಂದೆಚ್ಛೊಡಾ ಗೋ ಣ್ಮೊದ ಲ ಕತ್ತರಿಸಿ (ಜಿಬಪು ೪೯-೧೪). 
ಕವಡಂಬು: ನಾಯ ಬಾಯೊಳಗೆ ಕವಡಂಬುವಂ ತುಂಬುವಂ 
(ಹೆಬ್ಬೆರ. ೧೩-೨೨). (ಕವವಲ + ಅಂಬು] 

ಕವಲಗೆ (ನಾ). ಕವಲಾಗಿ ಬರುವ ಮೊಳಕೆ; ಟಿಸಿಲು: ಪರಿಮಿತ - 
ಗುಣಗಳಲ್ಲಿ ಪ್ರಮುಖಾಂಗಕ್ಕೆ ತಕ್ಕಂತಿರುವ ಉಪಾಂಗಗಳು; ಅದಕ್ಕನು 
-ವಾಗಿ ರೂಪುನಡೆದ ಕವಲಗೆಗಳು (ನಾಡೋಜ. ೩೬೧). [ಕವಲ್ಲ್‌+ ಆಗ್ಗೆ] 

ಕೆವಲಲಗಂಬು (ನಾ). ಕವಲಾದ ಅಲಗನ್ನುಳ್ಳ ಬಾಣ: ಹಿಳುಕು 
ಕವಲಲಗಂಬು ಬೋಳೆ- ತೊಡಕುಗಳೆನಿಪ್ಪ ಸರಳುಗಳ ಹೂಡುತೆಚ್ಚಾಡಿ 
ದರು (ವೀಶೈಪು, ೨-೭-೪೪). [ಕವಲ್‌, *- ಆಲಗ್ಳು + ಅಂಬ್ದು] 

ಕನಲಿ (ನಾ). ಕಾಲುವೆಯ ನೀರಿಗಾಗಿ ಕೊಡುವ ತೆರಗೆ; ನೀರಿನ 
ತೆರಿಗೆ (?) : ಕಂಮಾರದೆಆಕ ಕುಂಬಾರದೇಖೆ ಗಣವಾರಿಕೆ ಕವಲಿ 
ಬೋಗಾಣಕಿಕೆ ಮಾದಜಕಿಕೆ ಮುಂತಾದ ಏನುಳ್ಳ ಸಖಲ ಸ್ವಾಮ್ಯವನು 
(ಮ್ಲೆಆರಿ. ೧೯೩೮, ೭೮-೬ ; 1507). [2] 

ಕವಲಿ (ಕ್ರಿ). ಕವಲೊಡೆದು ಹಬ್ಬು, --ಪಸರಿಸು, --ವಿಸ್ತರಿಸು : 
ರವಿ ಕರಕ್ಕೆ ಡೆಗುಡದಿಡಿದಿಡಿದು ಸುತ್ತಿಮುತ್ತಿ ಕೆವಲಿಜಿದು ಕವಿದ 
ಅತತಕಾಳದ ತಳ್ತ ನೆಳಲಿಂ (ಗಿರಿಕ. ೭-೧೧ ವ) ; ದಟ್ಟೈಸಿ ಕವಲಿಜಿದ 
ಕುಂತಳಂ (ನಂಬರ. ೪-೨೪); ಕೈದುಗಳ ಬಳ್ಳಿವೆಳಗು ಬಳಸಿ ಬಳೆದು 
ಕನಲಿಜಿದು ಕವಿಯೆ (ರಾಜಶೇ. ೬-೧೧ ವ). "([ಕವಲ್ಫ್‌ + ಇತ] 

ಕೆವಲ, "ಕವಲ್ಮ್‌' ನೋ. 

ಕವಲ್ಕು "ಕೌಲ್ಕು' ನೋ. 

ಕವಲುಗಣೆ "ಕವಲ್ಲಣ್ಣೆ' ನೋ. 

ಕವಲುಗಿಡ (ನಾ). ಮಧ್ಯಮಗಾತ್ರದ ಗಿಡ (ಕ). 

[ಕವಲ್ಕು * ಗಿಡೆ (೮ ಗಿಡು)] 

ಕನಲುಗೊಳ್ಳು (ಕ್ರಿ). ವ್ಯಾಪಿಸು ; ಹಬ್ಬು: ಇಷ್ಟುಬೇಗ ಊರ ತುಂಬ 
ಕವಲುಗೊಂಡು ಸುದ್ದಿಯು ಹಬ್ಬಿದುದಕ್ಕೆ ವಿಸ್ಮಯಗೊಂಡನು (ಜಯಂತ. 
೧೫೧). [ಕವಲ್ಲು (ಆ ಕವಲ್ಮ್‌) * ಕೊಳ್ಳು] (ಆ ಕೊಳ್ಳ್‌)) 

ಕವಲುಗೋಲು "ಕವಲ್ಲೋಲ್‌' ನೋ. 

ಕನಲುತೋಕೆ (ನಾ). ಹಿಂದುಗಡೆ ಸೀಳಾಗಿರುವುದು, --ಕವಲಾ 
ಗಿರುವುದು: ಪೀಚಾಳೊಬ್ಬ ಕನ್ನ ಕವಲುತೋಕೆಯ ಆಂಗಿಯನ್ನು 
ಕಳಚಿ ಬಿಸಾಡಿ (ಪುನರು. ೩೨೫). [ಕವಲ್ಮು (ಆ ಕವಲ್ಯ್‌) * ತೋಕೆ) 

ಕವಲುದಾರಿ (ನಾ). ಮುಖ್ಯ ರಸ್ತೆಗೆ ಬಂದು ಸೇರುವ ಅಡ್ಡರಸ್ತೆ; 
ಸೀಳುದಾರಿ: ನಯಸೇನನು . . . ಅದರಲ್ಲಿಯೇ ಒಂದು ಕವಲು 
ದಾರಿಯನ್ನು ಕಂಡುಹಿಡಿದಿದ್ದಾನೆ ತತ ೮೬) ; ಮಾಲತಿಯ ಮನೆಯ 
ಹತ್ತಿರದ ಕವಲುದಾರಿಗೆ ಬಂದು ತಲುಪಿದ್ದರು (ಕಮನೆ. ೩೪). 


[ಕವಲು (ಆ ಕವಲ್ಡ್‌) + ದಾರಿ] 


ಫಲುಗುಣನೊಂದು ಕವಲಂಬಿನಲಿ ಗುರುಗಳಿಗಿಂದು; 


೧೬೨೧ 


ಕಾ 


0 


5 


30 


ಕನಲೊತ್ತು 


ಕವಲುದೊಡಕು (ನಾ). ಬಗೆಬಗೆಯಾದ ಕಷ್ಟ; ನಾನಾ 
ತೊಂದರೆ: ಸವನಿಸಿದುದೊ ಭಾಪು ದೈವದ ಕವಲುದೊಡಕಿಗೆ 
ಕಪಿಗಳಳವೇ ಜವನನಟ್ಟುವ ಮಾರಿ BRR ಗಾಡೆಯಾಯ್ತಿ ಂದು 
(ಕೌ ಶಿ ರಾ. ೨೮-೪೯). "ಕವಲ್ಪ ನ್ನ? ಪರಾ. 
[ಕನಲ್ಮು (< ಕವರ್‌) + ತೊಡಕ್ಕು (೮ ತೊಡಂಕ್ಕು)] 
ಕವಲುದೋಹು (ಕ್ರಿ). ಬದಲಾಗು; ಕಪಟವನ್ನು ತೋರಿಸು: 
ತಾ ಶುದ್ಧನಾಗಿ ನಡೆನುಡಿಯಲ್ಲಿ ಕವಲು[ಪಾಠಕಾಂ. ಕನಲು]ದೋಣದೆ 
ತನ್ನಲ್ಲಿ ಘನವೆಡೆಗೊಂಡ ಮಹಾನುಭಾವಿಗಳು ( ಚನ್ನವ. ೫೦-೧೦). 
[ಳವಲು, (ಆ ಕನಲ್ಫ್‌) *- ತೋಜ್ಮು (ಆ ತೋಜ್‌)] 
ಕವಲುನಾಲಗೆ."ಕವಲ್ಲಾಲಗೆ? ನೋ. 
ಕವಲುಮನ (ನಾ). ಇಬ್ಬಗೆಯಾದ ಮನಸ್ಸು; ಅಸ್ಥಿರವಾದ ಚಿತ್ತ : 
ಅವರು ಪಿತ್ರಾರ್ಜಿತದೆ ರಾಜ್ಯ ಸ ಪ್ರವರ ಪಾತ್ರರು ನಿನ್ನಸೂಯೆಯ ಕವಲು 
ಮನದೆ ಕುಠಾರಬುದ್ಧಿಯ ಸಜಷಲತಕಯು ವಿವರಣೆಯನವರೆತ್ತ 
ಬಲ್ಲರು (ಕುವ್ಯಾಸ. ೧೨-೧೪). [ಕವಲ್ಮು (ಆ ಕವಲ್ಮ್‌) + ಮನ] 
ಕವಲುವಟ್ಟಿ "ಕವಲ್ವಟ್ಟಿ' ನೋ. 
ಕವಲ್ಲೆ "ಕವಲ' ನೋ. 
ಕವಲ್ಲೆ "ಕವಿಲ್ಕ್‌' ನೋ. 
ಕವಲೆಣಿಕೆ (ನಾ). ಬೇರೆಯ ಯೋಚನೆ; ಎರಡು ಬಗೆ: ಇದ್ದಿರ 
ಬಹುದೇ ಎಂಬ ಕವಲೆಣಿಕೆಗೆ ಎಡೆಗೊಡಬಾರೆದು (ನಾಡೋಜ, ೩೧). 
[ಕವಲ್ಲು (ಆ ಕವಲ್ಮ್‌ಾ) + ಎಣಿಕೆ] 
ಕವಲೆತ್ತು, ಕೌಲೆತ್ತು (ನಾ). ೧. ಬಗೆಬಗೆಯ ಆಟಗಳನ್ನು ಕಲಿಸಿ 
ವೇಷ ತೊಡಿಸಿದ ಎತ್ತು; ಕೋಲೆಬಸವ : ಈ ಗೂಳಿಗಳು ಹೆಜ್ಜೆ 
ಕಲಿತ ಕವಲೆತ್ತಿನಂತೆ ಕಾಣುವವು (ಸಾಹಿವಿ. ಆಂ); ತಂದೆಯ ಮಾತಿಗೆ 
ಕವಲೆತ್ತಿನಂತೆ ಗೋಣುಹಾಕುವುದಿಷ್ಟೆ ನನ್ನ ಕರ್ತವೈವಾಗಿತ್ತು 
(ಚಂದ್ರತಾ. ೩೮). ಕೌಲೆತ್ತು : ೧. ನಾವೇನು ಎಲ್ಲಾದಕ್ಕೂ *ೌಲೆತ್ತಿ 
ನಾಂಗ ಗೋಣಹಾಕಬೇಕೂ ಅಂತ ಬರದಕೊಟ್ಟದ (ಹೊಸಂಸಾ. ೨೮). 
೨. (ಆಲಂ) ಹೇಳಿದ್ದಕ್ಕೆಲ್ಲಾ ಹೂಗುಟ್ಟುವವನು; ಹೌದಪ್ಪ: 
ಅವನೊಬ್ಬ ಕಾಲೆತ್ತು. ಹೇಳಿದ್ದಕ್ಕೆಲ್ಲ ತಲ ಆಡಿಸ್ತಾನೆ (ರೂಢ). 
ಕೌಲೆತ್ತಿನಕೆಲಸ ಎ ಕವಲೆತಿ ನಂತೆ” ತಲೆಹಾಕುವುದು : ಬರೇ 
ಕೌಲೆತ್ತಿನಕೆಲಸ ಹೌದಲ್ಲೋ (ಮಿಂಟಿಹು. ೧೬). 
[ಕವಲ್ಕಾ (< 'ಕವಲ್‌,) + ಎತ್ತು (ಆ ಎಟ್ಟು,)] 
ಕವಲೊಡೆ (ಕ್ರಿ). ೧. ಕೊಂಬೆಹುಟ್ಟು; ಓಸಿಲಾಗು; ಹೆಬ್ಬು; 
ಪಸರಿಸು: ಅರಸನಲಿ ಬೇರೂಟಾ SNE, ಭೀಮನಲಿ 
ನಕುಲನಲೆರಡುಮೂಆಕಿಲೆಯಾಯ್ತು ಸಹಡದೇೇವನಲಿ ಕವಲೊಡೆದು 
(ಕುವ್ಯಾಅ. ೧೧-೧೬); ಹರುಷದಿಂದ . .. ಸಿರಿಮುಡಿ ವಿಲ್ಲಲಾ ಅದೆ 
ಕವಲೊಡೆದುವು ಕೇಶಪಾಶ (ಮೋಹತ. ೧೭-೧೧) ; ಅಲಸದಾ ಶಿವಪೂಜೆ 
ಹುಲಸುಂಟು ಕೇಳಯ್ಮ ಬಲು ಕವಲೊಡೆದು ಬೇರಿಂದೆ ತುದಿತನಕ 
ಹಲಸು ಕಾತಂತೆ (ಸರ್ವಜ್ಞ. ೧೫೮) ; ಬೆಳೆಯುತ್ತ ಬೆಳೆಯುತ್ತ ಅವು ಕವ 
ಲೊಡೆದು ಒಂದು ಕಣ್ಣಿನಿಂದ ಅನೇಕ ಜಲ್ಲೆ ಗಳಾಗುತ್ತಲೆ (ವ್ಯವಮ. ೪೮). 
೨. ಸೀಳು; ಎರಡಾಗು; ಬದಲಾಗು: ಎಂದಿಗೂ ಕವಲೊಡೆ 
ಯದ ಗೆಳೆತನವೇ ಗೆಳೆತನ (ನೀಗಟ್ಟು. ೧೦೭); ನಿನ್ನ ನನ್ನಿಯ ನೆಲೆ 
ಯತ್ತಲ್‌' ನಡೆನ ಬಯಕೆ ಬಟ್‌ ಕವಲೊಡೆಗುಂ (ವಸ್ತವಂ. ೧೫-೧೧೨); 
ದಾರಿ ಕವಲೊಡೆದಿದ್ದರೆ ನಾವು ಆಲೋಚಿಸದೆ ಯಾವುದಾದರೊ ಒಂದು 
ಕಡೆ ನುಗ್ಗುವಂತಿಲ್ಲ (ಶಿಕ್ಷದ. ೫೩೭). [ಕವಲ್ಮ್‌ 4 ಒಡೆ] 


45| ಕೆನಲೊತ್ತು (ನಾ). ಮರದ ಕಾಂಡ; ಬೊಡ್ಡೆ: “ಮರನ ಕವಲೊತ್ತು 


ಪ್ರಕಾಂಡಮೆನಿಸಿಕ್ಕು” (ಮಂಗರಾ. ೩೨-೩). [ಕನಲ್ಮ್‌ + ಒತ್ತು] 


ಕವಲ್ಫೆ 


ಕವಲ್ಕೆ (ನಾ). ಕವಲಾಗುವಿಕೆ; ಕನಲೊಡೆಯುವಿಕೆ: 

ಮಡಲೈ (ಶಬ್ದಾನು. ೫೫೭ ಪ್ರಯೋ). 
[ಕವಲ್ಮ್‌ 4 -ಕೆ] 

ಕವಲ್ಲಣೆ,, ಕನಲುಗಣೆ (ನಾ). - ಕವಲಂಬು: ನೆಜಿಗಲಿಯೆಚ್ಚ 
ಕವಲ್ಲಣೆ ಪಾಜ್‌ತು ಪಜಾದರಿಭಟಿನ ಶಿರವನು (ನೇಮಿಸಂ. ೨೮-೭೮). 
ಕವಲುಗಣೆ : ಒಂಬತ್ತುಸಾವಿರ ಕೋಲು ಮಾಂಟಿಯ ಕವಲುಗಣೆ 
ಹನ್ನೆರಡು ಸಾವಿರವು (ಕುವ್ಯಾಕ. ೧೮-೨೨). 

| [ಕನಲ್ಫ್ಕ್‌ + ಕಣೆ] 

ಕವಲ್ಲಣ್ಕೆ (ನಾ). ಮರದಲ್ಲಿ ಕವಲು ಒಡೆಯುವ ಜಾಗ, ಸ್ಥಳ ; 
ಶಾಖಾಮೂಲ: (ಪೋಟ್ಗಳೆಡೆ]ಯಲ್ಲಿ ಕವಲ್ಲಣೆಯಲ್ಲಿ ಸುತ್ತಲುಂ 
ಗಿಳಿಗಳ ಹಿಂಡುಗಳ್‌ ನೆರೆದು (ಕಾದಂಸೂ. ೧೨೬); ಮೂಗಿಗೆ ಬರಲುವೋದ 
ಬೂರಗಮರೆಂ ಕೋಡುಕೋಡಿನ ಕವಲ್ಲಣೆಗಳಿಂ ಮಲೆತಲೆಗೆ ಕೋಡು 
ಮೂಡಿದ ತೆರನ ತೋರ್ಪಂತೆ (ಶ್ರೀರಾಮಾ. ೨೩೧-೯೦). 

[ನಲ್‌ + ಕಣ್ಣೆ (ಆ ಗಟ್‌)] 

ಕವಲ್ಲಿಡಿ (ನಾ). ಕವಲು ಕವಲಾಗಿ ಹಬ್ಬುತ್ತಿರುವ ಕಿಡಿ: ಬಿಡುವುರಿ 
ಯೆಣ್ಣೆ' ಸೂಸುವ ಕವ [ಸಾಕಾಂ. ನ]ಲ್ಲಿಡಿ ಬೀಸುವ ಪಾಸಮೋರೆಯಿಂ 
ದಿಡುವಜಕಿ. , , ಲಗ್ಗೆ ಯೊಟ್ಟಳದೊಳಿಟ್ಟ ಳವಾದುದು ಳೋಂಟಿಗಾಳೆಗಂ 
(ಚಂದ್ರಪು. ೫-೧೦೫; ಕಾವ್ಯಸಾ. ೪೭೫ ನೋ). 

[ಕವಲ್ಮ್‌ + ಕಿಡಿ] 

ಕವಲ್ಲುಡಿ (ನಾ). ಕವಲೊಡೆದ ಕುಡಿ; ಚಿಗಿತು ಬಂದ ಶಾಖೆ: 
ಸಹಕಾರ ಕುಮಾರಕನ, ಸೌಭಾಗ್ಯಮಂ ಕೊಂಕಿ ನಿಮಿರ್ಜ ಕವಲ್ಲುಡಿ 
ಗಳೆಂಬ ನಳಿತೋಳ್ಗಳಿನಸ್ಪಿ ನಿಂದ ಮಲ್ಲಿಕಾ ವಲ್ಲಭೆಯೊಲನೆ ಪೇಟ್ಮ 
ಫಪ್ಲುದು (ಅನಂಪು. ೭-ಆ ವ). [ಕವಲ್‌ + ಕುಡ್ಡಿ] 

ಕವಲ್ಲೊಂಬು (ನಾ). ೧. ಉಪಶಾಖೆ; ಕವಲೊಡೆದ "ರೆಂಬೆ: 
ತೀವಿರ್ದತ್ತು ತಳಿರ ಮೊದಲ್ಪಣೆ ಕವಲ್ಲೊಂಬೆಂಬುವೀ ಕೆಂದಳಿರ್ಮಾ 
ವಿಂಗಲ್ಲದೆ ಮಾವುಗಳ್ಳೆ ಪೆಜವಕ್ಕಿಂತೇಂ ಬೆಡಂಗಕ್ಕುಮೇ (ಆದಿಪು. 
೧೧೧೯೭) ; ಎಳದಳಿರುಂ ಕೋರಕಮುಂ ಬಳಸಿರೆ ಕೊನೆಗೊಂಬಿನೊಳ್‌ 
ಕವಲ್ಲೊಂಬುಗಳೊಳ್‌ (ಮಲ್ಲಿಪು. ೫-೧೨); ಸೆಳೆಗೊಂಬು ಸೊಂಡಿಲ್‌ 
ಕವಲ್ಲೊಂಬು ಕೊಂಬುಗಳ್‌ ಬಳೆದ ಗ್ರಂಥಿಗಳೆಸೆವ ಕುಂಭಸ್ಮಳಂ 
(ಚಿಬಪು. ೪೬-೩) ೨: ಎರಡಾಗಿ ಟಸಿಲೊಡೆದ ಕೋಡು, 
-೨ಕೊಂಬು : ವಾನಪ್ರಸ್ಥಜನಂಗಳ ಧೌತವಸ್ತ್ರಪವಿತ್ರಾಕ್ಷಸೂತ್ರಂಗಳಂ 
ತಮ್ಮ ಕವಲ್ಲೊಂಬುಗಳೊಳ್‌ ನೇಖಿಸಿಕೊಂಡಿಂಬಿನೊಳವರೂಡನೆ ನಡೆವ 
ಸಾರಂಗಸಮೂಹಮುಮಂ (ಪಂಚತಂ. ೧೧೯-೩); ಎಳವಿಸಿಲೊಳ್‌ 
ಮುನಿಬಾಲರ್‌ ಜಲಧೌತಂಮಾಡಿ ಕಟ್ಟಿ ಸಾರಂಗಂ ನಿಶ್ಚಲತೆಯಿನಾಜಃಸು 
ವುದು ವಲ್ಕಲ ಕೌಪೀನಂಗಳಂ ಕವಲ್ಗೊಂಬುಗಳೊಳ್‌ (ಜಗವಿ. ೧೬-೪೯). 

[ಕವಲ್ಮ್‌ + ಕೊಂಬು] 

ಕವಲ್ಲೋಟೆ (ನಾ). ಒಂದು ಬಗೆಯ ಗಿಡ; ಕವಟಿ(?): ರಕ್ಕಸಿ 
ದಚ್ಛಿ ಕಾರೆ ಕರುಂಕೆ ಕಸಕೆ ಕವಲ್ಲೋಟಿ (ಶ್ರೀಪಾಲ. ೭-೧4). [2] 

ಕೆವಲ್ಲೋಲ್‌, ಕವಲುಗೋಲು, ಕವಳುಗೋಲ್‌, ಕವುಳಗೋಲ್‌, 
ಕೌಳುಗೋಲ್‌ (ನಾ). ೧. ಕವಲಾದ ಕೋಲು ; :ಕವೆಗೋಲು: 
ಆಟದ ಕವಲ್ಲೋಲಿಂ,. . . ಮುನಿಯ ಕಣ್ಗಳಂ ಕುರ್ಕಿದಳ್‌. (ರಾಮಾಶ್ವ. 
೫೫-೪). ೨. “ಎರೆಡು ಮೊನೆಯುಳ್ಳ ಬಾಣ; ಅರ್ಧಚಂದ್ರಾ 
ಕೃತಿಯ ಬಾಣ” (ಪ್ರಳಣ್ಣ). ಕವಲುಗೋಲು : ೧. ಎರಡಡಿ 
ಉದ್ದದ ಕವಲುಗೋಲೂ, ಒಂದು ಕೃಷ್ಣಾಜಿನದ ಸುತ್ತೂ... ನಾರು 
ಮಡಿಯೂ ಇವೆ (ನಡೆದಾ. 1, ೫೫೦). ೨. ಕವಲುಗೊೋಲೈ ದಜಲಿ ಕೃಪಕಾರ 
ನನ ತಮ್ಮಂದಿರ ಸುಸನ್ನಾಹನ ನಿಸಂಚಿಸಿ ಬಗಿದು (ಕುವ್ಯಾಕ. ೧೪-೨೪). 


ಕವಲ್ಯೆ, 


೧೬.೨.೨ 


pS 


ಶಾ 


5 


45 


ಗ 


ಕವಲ್ಪರಿಯಿಸು 


ಕವಳುಗೋಲ್‌ : ೨. ಕವಳು [ಪಾಠಾಂ. ಕಾಳು] ಗೋಲ ಹಿಡಿದು 
ಶ್ರವವ ಮಾಡಬಹುದಲ್ಲದೆ ಕಳನೇಜಕಿ ಕಾದುವುದರಿದು ನೋಡಾ (ಬಸವ. 
೨೧೫). ಕವುಳೆಗೋಲ್‌ : ೨. ಮಾತಿನ ಮಾಲೆಯ ಕವುಳ (ಪಾಂ90. 
ಕವಲು] ಗೋಲ ಶ್ರವದಲ್ಲಿ ಸತ್ತವರೊಳರೆ ಆಯ್ಯಾ (ಬಸವ. ೨೦೯). 
ಕೌಳುಗೋಲ್‌ : ೨. ಕವಳುಗೋಲ್‌' ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. [ಕವಲ್ಮ್‌ + ಕೋಲ್ಡ್‌] 
ಕನಲ್ಲಲೆ (ನಾ). ರೆಂಬೆಯು ಕವಲೊಡೆಯುವ ಸ್ಥಳ: ಪೆರ್ಮರೆದ 
ನಟ್ಟಿಗೊಂಬಿನ ಕವಲ್ಹಲೆಯೊಳಿಟ್ಟ ಗೂಡುಗಳೊಳ್‌ ಗೂಡುಗೊಂಡಿರ್ದ 
ಕುಜುಳೆವಜಕಿಗಳ್ಳೆ ಕುಟುಂಕನಿಕ್ಕಿ (ಚಂದ್ರಪು. ೮-೪ ವ). 
[ಕನಲ್ಫ್‌ + ತಲೆ] 
ಕನಲ್ಲೊೋಅಕಿ (ನಾ). ಕವಲೊಡೆದಿರುವ ನದಿ; ಸೀಳುನದಿ: ಕಣಕ 
ಗೊರಲಾತನಾತ್ಮವಿಟಿತತ್ತ್ವ ಮನುಂಟೊಡೆತಾಗಿ ಮಾಡಿ ಬಾಂದೊಆಕಿಯನೆ 
ಪೊತ್ತು ಗೌರಿಗೆ ಕ[ವ]ಕ್ನೊಣಕಿ [ಗೆಯ್ಸಿ] ದನೀ ಪ್ರದೇಶದೊಳ್‌ (ಸಂಪಭಾ. 
೭-೭೫). [ಕನಲ್ಫ್‌ * ತೊಟಾ] 
ಕವಲ್ಲಂಬುಗೆ (ನಾ). ಎರಡಾದ ನಂಬಿಕೆ; ಸುಳ್ಳು ಭರವಸೆ: 
ಪಡಿದಟವಾಗಿ ಬಂದ ಜಗದೇವರಾಯನ ಪಡೆಯ ನೋಡಿಸಿಯೂರುಗರ್ಣೆ 
ಕವಲ್ಲಂಬುಗೆಯನಿತ್ತು ಪೊಜಮಡಿಸಿ (ಚಿಕವಂ. ೫೩-೧೬). 
(ಕೆವಲ * ನಂಬುಗೆ] 
ಕವಲ್ಲಾಲಗೆ, ಕನಲುನಾಲಗೆ (ನಾ). ೧. ಜೋಡುನಾಲಗೆ ; ಎರಡು 
ನಾಲಗೆ: ಚೇರೊಂದಜಾನೆರಡಾದ. ಲತಿಳೆಯೋ ಮಾರಾನಲನ ಜವಳಿ 
ದಲೆಯೋ ಮದನೋರಗಮುಖದ ಕವಲ್ಲಾಲಗೆಯೋ ಎಂಬಂತೆ 
(ಜಯಕಾ.೨-೯). ಕವಲುನಾಲಗೆ: ೨. ಕೊಟ್ಟಮಾತನ್ನು ಅಲ್ಲ 
ಗಳೆದು ಇನ್ನೊಂದನ್ನು ಆಡುವ ನಾಲಗೆ; ಸುಳ್ಳಾಡುವ ನಾಲಗೆ: 
ಪಶ್ಚಸಾಶಸ್ಥಿತಿಯನಾಡೆವು ಕನಲುನಾಲಗೆಯಿಲ್ಲ ತನಗೆ (ಕುವ್ಯಾ ವಿ. ೯-೧೭). 
(ಕವಲಿ * ನಾಲಗೆ] 
ಕವಲ್ಪಟ್ಟಿ "ಕವಲ್ವಟ್ಟಿ' ನೋ. 
ಕವಲ್ಪನ್ನ (ನಾ). ಶಾಖೋಪಶಾಖೆಯಾಗಿ ಬರುವ ಕಷ್ಟ; ಬಗೆ 
ಬಗೆಯ ತೊಂದರೆ: ನಿನ್ನ ತಮ್ಮನ ಕೆನ್ನೆತ್ತರನೀಂಟುವಲ್ಲಿ ಭಯ 
ದಿಂದಳ್ಳುತ್ತೆ ಬೆನ್ನಿತ್ತುದಂ ನೆನೆ ಪಿಂತಿಕ್ಸಿದ ನಿನ್ನ ಮುನ್ನಿನ ಕವಲ್ಪನ್ನಂ 
ಗಳಂ ಕೌರವಾ (ಗದಾಯು. ೭-೩೯). [ಕವಲ್ಫ್‌ 4 ಬನ್ನ] 
ಕೆವಲ್ಪಟ್ಟೆ, ಕವಲುವಟ್ಟಿ, ಕವಲ್ಪಟ್ಟಿ (ನಾ). - ಕವಲುದಾರಿ: 
ಕುರುಡಂ ಮುಂದೆ ಕವಲ್ವಟ್ಟಿಯಿರಲ್ಯಂದುಮಣಂ ಪದವನಿಡಲದೇನಆದ 
ಪನೇ (ಛಂದೋಂಬು. ೧-೨೯ ಅಟ). ಕವಲುವಟ್ಟೆ: ಒಳಗುಹೊಣ 
ಗೆಂಬೆರೆಡು ಬಟ್ಟಿ ಗಳೊಳಗೆ ನೀತಿ ಪ್ರೀತಿ ಮಾರ್ಗಗಳೊಳವು ತಾವೆರಡೆರಡು 
ಪಥದಲಿ ಕವಲುನಟ್ಟಿಗಳು (ಪ್ರಭುಲೀ. ೧೩-೬೩). ಕವಲ್ಪಟ್ಟಿ : ಮಾರ್ಗ 
ಕ್ರಮಣದಲ್ಲಿ ಈ ಬಗೆಯ ಕವಲ್ಪಟ್ಟಿಗೆ ಹೇಗೆ ಬಂದೆನೆಂಬದು ಅವನದ 
ವನಿಗೇ ಆಶ್ಚರ್ಯವೆನಿಸಿತು (ದಾಸಹು. ೮೮). [ಕವಲ್ಡ್‌ + ಬಟ್ಟಿ] 
ಕನಲ್ಪರಿ (ಕ್ರಿ). ಶಾಖೋಪಶಾಖೆಯಾಗಿ ಹರಿ, ಪಸರಿಸು, 
—ವಿಸ್ತರಿಸು: ನಿಜಕರಂಗಳಂ ಪಸರಿಸಿದಪುನೆನಿಸಿ ಕಾಂತಿಯಿಂ ಕವಲ್ವರಿವ 
ಮುಕ್ತಾ ಮಣಿಗಳ ಮಯೂಖದಿಂ (ವರ್ಧಪು. ೭-೯ ವ) ; ಪೌರವಿಲಾಸಿನೀ 
ನಯನಕಾಂತಿ ಕವಲ್ವರಿದೊಪ್ಪುತಿರ್ಪ ಶೃಂಗಾರರಸಪ್ರವಾಹದೊಳ್‌ 
(ದಶಕು. ೨-೨) ; ಹರಭಕ್ತಿಲತೆ ಕವಲ್ವರಿವುದೀತನಿಂ (ಪದ್ಮರಾ. ೨-೪೨). 
(ಕವಲ್ಮ್‌ + ಪರ್ಕಿ] 
ಕನಲ್ಪರಿಯಿಸು (ಕ್ರಿ). ಹಬ್ಬುವಂತೆ ಮಾಡು; ವಿಸ್ತರಿಸು; ವರ್ಧಿಸು: 
ಕಾಂತಾಜನದ ಕಣ್ಣ ಪುಣ್ಕಮಂ ಕವಲ್ವರಿಯಿಸುತುಂ (ಗಿರಿಕ. ೭-೪೨ ವ). 
[ಳನಲ್ವರಿ + -ಇಸ್ಕು] 


ಕನಲ್ಕೊಗೆ 


ಕನಲ್ಪೊಗೆ (ನಾ). ಶಾಖೆಶಾಖೆಯಾಗಿ ಹೊರಡುವ ಹೊಗೆ; ಪಸರಿ 
ಸುವ ಹೊಗೆ: ಉಗಿಬಗಿ ಮಾಡಿ ಧೂಪದ ಕವಲ್ವೊಗೆಯೊಳ್‌ ತನಿಗಂಪ 
ನುಂಡು ತಣ್ಣಗೆ ತಣಿದು (ಪಂರಾಮಾ. ೩-೭೭). .[ಕವಲ್ಫ್‌ + ಫೊಗ್ಗೆ] 
ಕವಹಟ್ಟ (ನಾ). (?) : ನಾವಿಲ್ಲಿ ಒಬ್ಬ ಶೀಲವಂತನಿಧೇನೆಯೆಂದು 
ಕವಹಟ್ಟಿ ಯಂತೆ (?) ಕೂಗುತ್ತ ಕೊಜಚುತ್ತ ಆಲ ಬೊಬ್ಬಿಡುತ್ತ ಸೂಲವ 
ನೇಜುವ ಕಳ್ಳನಂತೆ ಬಾಹ್ಯದಲ್ಲಿ ಬಾಯಾಲುವೆ (ಏಲೇಶ್ವ. ೪೯). [?) 
ಕವಳ "ಕಳವೈ,' ನೋ. 
ಕವಳ್ಳೆ "ಕವಲ' ನೋ. 
ಕವಳಂಗೊಳ್‌ (ಕ್ರಿ). ತುತ್ತುತೆಗೆದುಕೊ; ಆಹಾರವನ್ನು ಸೇವಿಸು; 
ಊಟಮಾಡು ; ಕಬಳಿಸು: ಕವಳಂಗೊಂಡೊಡದಂ ಪತ್ತುವಿಡಿಸಿ 
ಪಕ್ಕಾದ ರೂಪನಡಸುವ ಕರಿಯಂತೆ (ಶಾಂತಿಪು. 6-೧೪೩); ಮಧುಮದ್ಮ 
ಮಾಂಸಂಗಳಂ ತೊಆಕಿದು ಕವಳಂಗೊಳ್ಳದಿರೆ. (ಚಾವುಂಪು. ೩೮-೧೭) ; 
ಈ ತ್ರಿಜಗದ್ಭೂಸಣದ್ವಿರದಂ ಚತುರ್ದಿನಮೇಕಾರಣಂ ಕವಳಂಗೊಳ್ಳ 
ದೆಂಬುದಂ ಬೆಸಸಿಂ (ಪಂಠಾಮಾ. ೧೫-೩೩ ವ). 
[ಕವಳ್ಳ (ಎ ಕವಲ) * ಕೊಳ್‌] 
ಕವಳೆಪ್ರಥಿತ (ಗು). (ತಾಂಬೂಲದ) ಕವಳವೇ ಮುಖ್ಯವಾದ ; 
ಕವಳ ಮೊದಲಾದ: ರಥದೊಳಗೆ ಮಾದ್ರೇಶನೀ ಸಮರಥನ 
ಸಂತ ಸಿದನು ಕವಳಪ್ರಥಿತಮಂತ್ರೌಷಧಿಗಳಲಿ (ಕುವ್ಯಾಕ. ೧೨-೩೨). 
(ಕವಳ್ಯ (ಇ ಕವಲ) + ಪ್ರಥಿತ] 


ಕವಳ್ಳಿ (ನಾ). ಎಚ್ಚರ ತಪ್ಪುವಿಕೆ; ನೂರ್ತೆ; ಬವಳಿ: “ಕವಳಿ -. 


ಬವಳಿ; ಮೂರ್ಛೆ (ಕವಳು) ೫ (ಜಾನಕೋ. ೩೬). 
ಕನಳಿಹತ್ತು - ಎಚ್ಚರದಪ್ಪು : ಬಳಲಿ ಬವಣಿಗೆ ಕವಳಿಹತ್ತಲು 
ನಿದ್ರಿಸುತ್ತಿ ದೆ ಮನವಿದು (ಹಾಡುಪಾ. ೫೩-೨೭). 
[ದೇ. ॥ ತಮಿ. ಕಳ್ಳೆ; ಮುಖ್ಯ ಕವಲ; 
ಕವಳ್ಳಿ 'ಕಟವೆ' ನೋ. 
ಕವಳಿಕ "ಕವಳಿಗೆ, ನೋ. 
ಕವಳಿಕೆ "ಕವಳಿಗ್ಗೆ? ನೋ. 
ಕವಳಿಗೆ,, ಕವಳಿಕ, ಕವಳಿಕೆ, ಕೌಳಿಕೆ, ಕಾಳಿಗೆ (ನಾ). ೧. ವೀಳ್ಯದೆಲೆ 
ಮೊದಲಾದುವುಗಳ ಕಟ್ಟು: ಎಲೆವಸರಿಗರೆತ್ತಿ ಏಡಿವರು ಮುದದಿ 
ಬೆಳ್ಳೆಲೆಗವಳಿಗೆಯ (ನಾಗಕು. ೨-೫೬). ಗ ಇಪ್ಪತ್ತು, ಐವತ್ತು, ನೂರು 
ಎಲೆಗಳಿಗೆ ಒಂದು ಕವಳಿಗೆಯಂತೆ ಅನೇಕ ಕಡೆಗಳಲ್ಲಿ ವ್ಯವಹಾರೆ 
ವುಂಟು. ೨. (ಕೈ ಬರೆಹದ) ಓಲೆಗರಿಯ ಕಟ್ಟು; ಗ್ರಂಥ: 
ತಮ್ಮಯ್ಮಂ ಮಡಗಿಟ್ಟ ವಸ್ತುವಂ ನೋಟಕ್ತಿನೆಂದು ಕವಳಿಗೆಯಂ ಬಿಟ್ಟು 
ನೋಟ್ಟನ್ನೆಗಂ (ಪಂಚತಂ. ೧೯೩-೨); ಮಾಣಿಯ ಕೌಂಕುಟ ಚರಿತ 
ಪುರಾಣದ ಕವಳಿಗೆ ಸಮಾನಮಾಯ್ತುಂ (ಅನಂಪು. ೨-೪೫) ; ಗೀತದನಸ 
ರದಿಂದಜಯಿರೇ ವಚನಭಂಡಾರದ :ಕವಳಿಗೆಗಳ ತಂದು ನೋಡಿರೆ 
(ಬಸಪು. ೩೫-೪೫); ಬಸವ ಭಂಡಾರೆದ ಕವಳಿಗೆಗಳಂ ತರಿಸಿ (ವೃ ಇ ವಿ. 
೨೩-೩೩ ವ). ೩, ಪಂಕ್ರಿ; ಸಾಲು; ಶ್ರೇಣಿ : ಸೆಳ್ಳುಗುರ್ಗಳ ಬಳ್ಳಿ 
ವೆಳಗಿಂಗೆ ಚಂದ್ರಕಳೆಯ ಕವಳಿಗೆಯನಡರ್ಪುಗುಡುವಂತೆಯುಂ (ಅನಂಪು. 
೮-೬ ವ); ಪ್ರಮಥರುದ್ರ ಪುರಾತನಗಣೋತ್ತಮರ ಕವಳಿಗೆಗೈದಿ 
ಸಂದಿತ್ತು (ಬಸಪ. ೩೯-೬೨); ನಿನ್ನ ಸದ್ದುರುಭಕ್ತಿ ಲಲಿತ ತನ್ನಿಷ್ನೆ 
ಗಣಪುಂಗವರ ಕಬಳಿಗೆಗೆ ಸಲೆಸಂದುದು (ಆರಾಚ. ೪-೪೪). 
೪. ಇಪ್ಪಾರು ಚಾವಣಿಯ ಗೋಡೆಗೆ ತುದಿಯಲ್ಲಿ ಮಾಡಿರುವ 
ತ್ರಿಕೋನಾಕಾರ; ಚಂದಾಯ; ಗೇಬಲ್ಲು: ಹಳದಿಯ ಇಟ್ಟಿಗೆಗಳನ್ನು 
ತು ಅಲ್ಲಿಯ ಕವಳಿಗೆ ಮನೆಗಳನ್ನು ಕಟ್ಟಿದರು (ಯೋಧಪು. ಬ 
ಕವಳಿಕ; ೨, “ಕವಳಿಕಂ ಕಹಾ ಳೆ? (ಮಂಗರಾ. ೧೦೫-೧೪). 


ತೆಲು. ಕಳ] 


pe 
[2 


20 


25 


30 


40 


43 


೧೬.೨೮, 


ಕವಳೆ 


೩ 


ಕೆವಳಿಕೆ: ೨. ಪ್ರರಾತರ ವಚನ ಪ ಪ್ರಮಾಣದಿಂದ ವಿಚಾರಿಸಿ' ಪುರಾತರ 
ಕವಳಿಕೆಗೆ ಯೋಗ್ಯವಾದ ಸ್ಮಲವನಂಗಂಗೊಂಡು (ವಚಶಾ. 71, ೨೭೪). 
ಕೌಳಿಕೆ: ೪. ಅಶ್ರಮದಲ್ಲಿದ್ದದ್ದು ಒಂದೇ ಕಟ್ಟಡ. ಅದು ಕೌಳಿಕೆಯ 
ಕಟ್ಟಡ (ಡೆಂಗಾಳ್ವ. ೬೨). ಕೌಳಿಗೈೆ.: ೧. ಎಲೆಯ ಹೇಜಕಿಂಗೆವೊಂದು 
ಕಾಳಿಗೆ ಎಲೆ (ಎಕ. ೪1, ತರೀಕೆ. ೮೦-೩೦ ; 1278). 
[?. ! ತಮಿ. ಕವಳಿಗೈ] 
ಕೆವಳಿಗೈ (ನಾ). ೧. ಭಿಕ್ಷಾಪಾತ್ರೆ; ಕಂಕುಳಲ್ಲಿಯ ಚೀಲ: ಪಟುಮತಿ 
ಬಳ್ಳಿಸಿದ ಕಯ ಕವಳಿಗೆಯುಂ ಕರ್ಪಟಮುಂ ಬೆರಸು... . ಬಾಗಿ 
ಲೊಳ್‌ ಬಂದಿರ್ದಂ (ಶಾಂತಿಪು. ೮-೧೨೬) ; ತೊಗಲೊಳ್‌ ಪಾಲಿರ್ದಾ 
ಕವಳಿಗೆ ಕಕ್ಷದೊಳಿರಿಯುಂ (ಸಮಪ. ೧೪-೧೬೮) ; ಪಿಡಿದ ಕವಳಿಗೆಯುಟ್ಟ 
ಪುಲಿದೊವಲಿನಿಂದೊಪ್ಪೆ ಬರುತಿರಲು (ಸೇದಿರ. ೬೧-೧೮); ಕವಳಿಗೆ 
ಕಕ್ಷದೊಳ್‌ ಪುಟದ. ಕುಪ್ಪಸಮೊಪ್ಪುವ ಯಜ್ಞಸೂತ್ರಕಂ (ಮಹಾನೇ. 
೧೦-೪೬). ೨. ಸಂಪುಟ; ಕರಂಡಕ: ಕವಿತೆಗೆ ವಾಗ್ದೇವತೆ ಕಿಟ್ಟವಳಿಗೆ 
ವಿಡುವಂತೆ ತಂಬುಲಂದೀವಿದ ಪೊಂಗವಳಿಗೆಯಂ ವಿಡಿದಂಬಿಕೆಗನಟಯ್ಸಿ 
ದಳೊರ್ವಳಿಂದ್ರವಧು ತಂಬುಲಮಂ (ಶಾಂತಿಪು. ೯-೧೮೦). ೩. ಥಾಲಿ; 
ಲೋಟ: ಪಾನಕ ರುಚಿಯಾಗಿದೆ ಎಂದು ನಾಲ್ಕು ಕವಳಿಗೆ ಕುಡಿದ 
(ಪದ್ಮಸ. ೨೫೦), ಸ್ನಾನ ಮುಗಿಸಿ ದೇವರಿಗೆ ಒಂದು ಕವಳಿಗೆ ನೀರು 
ಹಾಕಿ (ದೇವಹೆಂ. -೨೧). (€ ಸಂ. -ಕಪಾಲಿಕಾ] 
ಕವಳಿಗೈ, ಕೌಳಿಗೈೆ (ನಾ). ಒಂದು ಬಗೆಯ ತೆಂಗೆ(?): 
ಯಾವ ಕಂದಾಯ ಕವಳಿಗೆಗಳನ್ನು ಕೊಡುವುದಿಲ್ಲ (ಪ್ರವಾಇ. 1, ೧೩೧); 
ಕಂದಾಯ ಕವಳಿಗೆ ಕಳೆದು ಉಳಿದ ಹಣವನ್ನು . . . ಜಮಾ ಮಾಡುತ್ತ 
ಬಂದರೆಂತೆ (ಅವತಂ. ೮೮). ಕೌಳಿಗೈೆ : ಕಂದಾಯ, *ಳಿಗೆಗಳಿಗೆ 
ಹಣವನ್ನು ಸಂಪಾದಿಸುವುದಕ್ಕೋಸ್ಕರ (ಟಾಕತೆ. ೮೪). [?] 
ಕವಳಿಗೆಗಟ್ಟು (ಕ್ರಿ).ಒಟ್ಟಾಗಿ ಕಟ್ಟು; ಜೋಡಿಸಿ ಕಟ್ಟು; ಒಗ್ಗೂಡಿಸು: 
ಭುವನದೊಳುಳ್ಳ ಬಲಾಜನತತಿರೂಪ ಕವರಿಯನನ್ಮಜ ಶಿಲ್ಪಿ ಕವಳಿಗೆಗಟ್ಟ 
ಕನಡಿಸಿದವೋಲು ದೇನಿಯವಯವದ ಶೋಭೆಯೊಪ್ಪಿದುದು ( ಶ್ರೀಪಾಲ. 
೧೧-೮೪). [ಕವಳಿಗೈೆ + ಕಟ್ಟು] 
ಕವಳಿಗೆದೋಯಿ (ಕ್ರಿ). ಕವಳಿಗೆಯನ್ನು ತೋರು; ಗ್ರಂಥವನ್ನು 
ತೋರು : ಇರ್ವರುಂ ಕ್ಹಾಮದೇವಂಗೆ ಕಲೆಯ ಕವಳಿಗೆದೋಜಕದರಿವರ 
ಜೀವಿತಮಿಂತೆ ಸಲ್ಲುಂ 4ಅನಂಪು.' ಆ-೩೧ ವ). 
[ಕವಳಿಗ್ಗೆ * ತೋಣ (ಲೌ ತೋಜ್‌)) 
ಕವಳಿಗೆಸೂರು (ನಾ). ಎರಡೂ ಕಡೆಗೆ ಇಳಿಜಾರಾದ ಸೂರು; 
ಇಪ್ಪಾರು ಸೂರು (ಕ). [ಕವಳಿಗೆ, * ಸೂರ್ಯ 
ಕವಳಿಸು, (ಕ್ರಿ). ತಿನ್ನು; ನುಂಗು : ದಶದಿಶೆಗಳಂ ಧವಳಿಸುತೆ ರಾತ್ರಿಯಂ 
ಕವಳಿಸುತೆ ಮೂಡಿದಂ ಸೂರಂ ಚಕಿತಚಕೋರಂ (ಕೊಟ್ಟೂಬ. ೧೬-೫). 
"ಕಬಳಿಸು' ಪರಾ. [ಕವಳ್ಳ (ಐ ಕವಲ) * -ಇಸ್ಕು] 
ಕವಳಿಸ್ಕು (ಕ್ರಿ). ಆವರಿಸು: ಯಶೋವಲ್ಲರಿ ಲೋಕಮಂ 


ಕವಳಿಸುತ್ತಿರ್ಪ್ಸ್ಪನ್ನೆದಂ (ಕಇಆ. ೧೨-೪-೬೩ ; i148). [7%--ಇಸ್ಯು) 
ಕವಳೀಕ "ಕೌಳಿಕ್ಕ? ನೋ. 
ಕವಳೀಕರಣ (ನಾ). ತಿನ್ನುವಿಕೆ; ನುಂಗುವಿಕೆ. "ಕವಳೀಕರಿಸು' 


ಪರಾ. (ಸಂ. ಕವಲೀಕರಣ] 
ಕವಳೀಕರಿಸು (ಕ್ರಿ). ತುತ್ತುಮಾಡು ; ಕಬಳಿಸು : ಕಣ್ಣಿನಲ್ಲಿ ನೋಡಿ 
ಕವಳೀಕರಿಸಿದೆನೆಂದಡೆ ಅದು ಕವಳೀಕವೆಂಬೆ (ವಚಶಾ. 1; ೮೫). 
[ಕವಳೀಕರಣ + -ಇಸ್ಕು] 
ಕನಳುಗೋಲ್‌ "ಕನಲ್ಲೋಲ್‌' ನೋ. 
ಕವಳ್ಳೆ "ಕಳವೆ,' ನೋ. 


ಕವಳೆ 


ಕವಳ್ಳೆ "ಕಟವೆ' ನೋ. 
ಕವಳ್ಮಿಂಚು (ನಾ). ಕವಲುಕವಲಾಗಿ ಹೊರಡುವ ಮಿಂಚು; 
ಬಳ್ಳಿಮಿಂಚು : ಅವನೀವಲ್ಲಚೆ ಕೊಂಡ ಬೆಳ್ವಸದನಂ ನೀರೇಜಗರ್ಭಂ 
ವಿಯದ್ಭ ವಳಾಗಾರಹೊಳಿಟ್ಟ ಪಾಲ್ಕೊದೆ ಕವಳ್‌ಮಿಂಚಿಂ ದಿಗಂತಂ 
ಮುಲುಂಗುವಿನಂ ಪೂಸಿದ ಶಂಖಂ... ಪರ್ನಿತ್ತು ಚಂದ್ರಾತಪಂ 
(ಅನಂಪು. ೭-೮೬). [ಕವಳ (ಆ ಕವಲ್ಮ್‌) * ಮಿಂಚ್ಕು] 
ಕವಟಕ್ಕೊಲೆ "ಕವಡುಗೊಲೆ' ನೋ. 
ಕವಾಟ (ನಾ).೧. ಬಾಗಿಲು; ಕದ: *ಕವಾಟಿಮರರಿಯೆನೆ ಕದವಕ್ಕು? 
(ಮಂಗರಾ, ೫೭-೪); *ಪಡಿಯು ಕವಾಟಿಂ ” (ಕವಿಕಂ. ೧೪೫) ; ಶಂಖಂ 
ರಿಪ್ರುಹೃದಯಕವಾಟಪುಟವಿಘಟನಂ ನೋಡರಿಗಾ (ಪಂಪಭಾ. ೬-೪); 
ಕೋದಂಡಭಂಗಧ್ವನಿ ನೆಗಟ್ಟುದು... ಸ್ಫುಟದಿಕ್ಕವಾಟಿಂ (ಜಗವಿ. 
೬-೩೨) ; ಕೆತ್ತವು ನಿಳಯನಿಳಯಕವಾಟಿ (ಕುವ್ಯಾದ್ರೊ ೇ. ೭-೬); 
ಚೈತ್ಕಾಲ ವು ನಾನಾರತ್ನರಚಿತದ ಕವಾಬದಿಂ ತಾನೆಸೆವುದು (ಜೀವಂಸಾಂ. 
೧೪-೧೫). ೨. ಕಪಾಟು; ಅಲ್ಮಾರು (೪). "ಕಪಾಟ' ಪರಾ. 
[ಸಂ.3 
ಕವಾಟಿಕೆ (ನಾ). ಒಂದು ಪ್ರಮಾಣ (?) : ಆಡ್ಡತೂಕ ಗುಳಿಗೆಯಂ 
ಮಾಡಿ ಬಿಳಿ ಎಲೆಯಲ್ಲಿ ಕೊಡುವುದು. ಒಂದು ಕವಾಟಕಂ ಕೊಂಡೊಡೆ, 
ಮಂದಾಗ್ನಿ, ಶೂಲೆ, ಪಾಂಡುವಾತ, ಮೇಹ, ವಾತಶೂಲೆ ಇಷ್ಟೂ 
ಮಾಣುವುವು (ವಿವೈವಿ. ೪೫). [?) 
ಕವಾಟಪುಟ (ನಾ). ಬಾಗಿಲರೆಕ್ಕೆ, ಕದ: ಜತುಗೃಹ ಕವಾಟಪುಟ 
ಸಂಧಿಗಳೊಳ್‌ (ಪಂಪಭಾ. ೩-೪ ವ). [ಕವಾಟ + ಫುಟ್ಕ] 
ಕವಾಟಶಲಾಕೆ (ನಾ). ಬಾಗಿಲಿಗೆ ಹಾಕುವ ಅಗುಳಿ: *ಕುಸಿ-ಕ್ಷೀಣತ್ವೇ, 
ಕವಾಟಶಲಾಕಾಯಾಂ ಚ (ಅಗುಳಿ)? (ಶಮಧಾ). [ಕವಾಟ + ಶಲಾಕೆ] 
ಕವಾಟು "ಕವಟು? ನೋ. 
ಕವಾಡ "ಕಬಾಡ' ನೋ. 
ಕವಾಡಗಿತ್ತಿ (ನಾ). ಗವಳಿಗರ ಹೆಂಗಸು; ಗವಳಿಗಿತ್ತಿ (8). 
[ಳವಾಡಿಗ (ಆ ಕಬಾಡಿಗ) + ಇತ್ತಿ] 
ಕವಾಡಸರಕು (ನಾ). ಎತ್ತಿನ ಮೇಲೆ ಹೇರುವ ಸರಕು: ಅರ್ರಿಸಿಣ 
ಮೆಣ್ಣು ಮುಂತಾದ ಕವಾಡಸರಕಿನ ಹೆರ್ರಿಗೆಲ್ಲಾ ಕಾಸು ೨ಡರ ಮೆರೈ 
ಯಲ್ಲು (ಮೈಆರಿ, ೧೯೩೦, ೪೫-೧೪ ; 1771). 
[ಕವಾಡ (ಆ ಕಬಾಡ) + ಸರಕ್ಕು] 
ಕವಾಡಿಗ "ಕಬಾಡಿಗ ನೋ. 
ಕವಾಡಿಗಗೇರಿ (ನಾ). ಗವಳಿಗರ ಓಣಿ (೪). 
[ಕವಾಡಿಗ (೮ ಕಬಾಡಿಗ) * ಕೇರಿ] 
ಕವಾತು "ಕವಾಯಿತು? ನೋ. 
ಳೆವಾಯೆತು "ಕವಾಯಿತು? ನೋ. 
ಕವಾಯಿ "ಕಬಾಯ್ಕಿ? ನೋ. 
ಕವಾಯಿತ "ಕವಾಯಿತು? ನೋ. 
ಕವಾಯಿತು, ಕವಾತು, ಕವಾಯತು, ಕವಾಯಿತ (ನಾ). ೧. ಸೈನಿ 
ಕರೇ ಮೊದಲಾದವರು ಮಾಡುವ ಕಸರತ್ತು, ವ್ಯಾಯಾಮ: 
"ಸಮವಸ್ತ್ರ' ಧರಿಸಿ ಅನೇಕ ಬಾಲಕರು "ಕವಾಯಿ ತು” ಮಾಡು 
ತ್ತಿದ್ದರು (ಮುಗಿಮ ೫೫) ; ಎರಡು ಹೊತ್ತೂ ಕವಾಯಿತು ನಡೆಯುತ್ತದೆ 
(ಅಗಸ್ಕ್‌. ೨). ಕೆವಾತು: ೧. ಅಟ್ಟಿ ಅಡಿಯಿಟ್ಟು ನಡಸಿದೆ ಕವಾತ 
(ನಡೆಬಂ. ೧೦೩); ಸೇನಾಪಡೆ ಅವನ ಮುಂದೆ ಕವಾತುಮಾಡಲು ಹೋಗು 
ತ್ತಿತ್ತು (ಪ್ರವಾಇ. 11, ೭೪). ೨. (ಆಲಂ) ಬಹಳ ಶ್ರಮ (?) : ಒಂದು 
ಪ್ರಾಕೃತಪದ್ಯ ವನ್ನು ಕವಾತುಮಾಡಿ ಹೃದ್ಧತಮಾಡಬಹುದು ( ಶಿಕ್ಷದ. ೪೫). 


1 ೧೬೨೪ 


20 


25 


43 


ಕನಿ 


ಕವಾಯತು: ೧. ಕನಾಯತಿಗೆ ಹೋಗಿದ್ದ ದಂಡು ಒಳಗೆ ಬಾರದಂತೆ 

ಕೋಟಿಯ ಬಾಗಲುಗಳನ್ನು ಭದ್ರಪಡಿಸಿ (ಒಡೆಕ. ೧೯); ಮಕ್ಕಳು ಸಾಮೂ 

ಹಿಕ ಕವಾಯತು ಮಾಡಿದರು (ಕಪಪ. ೪-೩೫). ಕವಾಯಿತೆ: ೧. (೪). 

ಕವಾತಡ್ಕ- ಕವಾಯಿತು ಮಾಡುವ ವಿಶಾಲ ಪ್ರದೇಶ: 
ಕಾಲೇಜಿನ ಎದುರಿನಲ್ಲಿ ದೊಡ್ಡ ಕವಾತಡ್ಕವಿದೆ (ರೂಢಿ). 
[+ ಅರ. ಕೆವಾಈದ್‌ ; ಹಿಂ. ಕನಾಯದ್‌ ; ಮರಾ. ಕವಾಇತ್‌, 

ಕವಾಯತ್‌] 
ಕವಾಲ (ನಾ). ಹೆಂಡಮಾರುವವನು: “ಕವಾಲ - ಸಿಂದಿಮಾರುವವ? 

(ಜಾನಕೋ, ೩೫). [ಆ ಸೆಂ. ಕಲ್ಯಪಾಲ] 
ಕವಾಲಿ (ನಾ). (ಮುಸಲ್ಮಾನರಲ್ಲಿ ವಿಶೇಷವಾಗಿ ಪ್ರಚಾರದಲ್ಲಿರುವ) 

ಒಂದು ಮೇಳಗೀಶ: ಇದಲ್ಲದೇ ಕೋಲಳ್ಳಿಯ ಕರೀಮಾ ಕವಾಲಿ 

ಅಂದನು (ಜೀದಾನ. ೭೬). [«- ಅರ. ಕವ್ವಾಲ್‌ ; ಮರಾ. ಕವಾಲೀ] 
ಕವಿ, (ಕ್ರಿ). ೧. ಮುಸುಕು; ಮುತ್ತು; ಆವರಿಸು: “ಕವಿ -ಆಚ್ಛಾ 
ದನೇ೫ (ಶಮಧಾ) ; ಪುದಿದು ಕವಿದಿಡಿದ ತಮದೊಡ್ಡು (ಕಾವ್ಯಸಾ. ೪೭೦ 
ಶೂದ್ರಕ); ಳವಿದುವು ಉಳನೀಳಜಳದಾವಳಿ ವಾರಿಧಿಗಳ್‌ ಧರಿತ್ರಿಯಂ 
ಕವಿದುವು ಗಾಳಿಗಳ್‌ (ಪಂಪಭಾ. ೨-೭೭) ; ಸಸಿದೆಮ್ಮೆ ಬಳೆದ ಕೆಯ್ಮಂ 
ಪೊಕ್ಳಂತೆ ಬಡವರ್‌ ಕೂಟ ರಾಶಿಯಂ ಕವಿದಂತೆ (ಧರ್ಮಾಮೃ. ೭-೯೫); 
ಸಭೆ ಠಕ್ಕು ಕ[ಪಾಠಾಂ. ಗ]ವಿದಂತೆ ನೋಡುತಿರೆ (ತಿರುರ. ೧೬); 
ಹಿಳುಕು ಕವಿದವು ಭಟಿನ ಕೈಮೈ ಗಳಲಿ (ಕುವ್ಯಾದ್ರೋ- ೫-೫೬) ; ಹಾಲು 
ಬತ್ತಕೆ ಕನಿವರೆಗಿಳಿಗಳ ಹಿಂಡ ಮೇಲಕ್ಕೆಬ್ಬಿಸುವ ನಾರಿಯರ (ಕಂನವಿ. 
೫-೬೪). ೨. ಮರೆಮಾಡು; ಹೊದಿಸು: ಭೂತಂಗಳಾತನನೊಂದು 
ಬಿಲದೊಳೆಕ್ಕಿ ಕಲ್ಲಂ ಕವಿದೊಡೆ (ಚಾವುಂಪು. ೫೫-೪); ಕಣ್ನೆಗೆ ಹೆರೆ 
ಕವಿದುರಗನ ತುಳಿದ ದೊರೆತನದೇಳ್ಸೆಯ ತೋಣು (ನೋಹತ. ೩೯-೩೪). 
೩. ತುಂಬು; ದಟ್ಟಿವಾಗು; ಮೇಳ್ಳೆಸು: ಕವಿದ ಪುರ್ವಂ ತೋರ 
ಮಾಗಿ ನಿರ್ಮಾಂಸಮಪ್ಪ ಕಾಲ್ಲಳುಂ (ಪಂಪಭಾ. ೫-೪೬ ವ) ; ಭುವನ 
ಜನಮೆಲ್ಲನೊರ್ಮೆಯೆ ಕವಿದುದೆನಲ್‌ (ಕಾದಂಪೂ. ೪೭೫) ; ತೊಲಗಿಸೋ 
ಮಂದಿಯನು ತೆಗೆ ಬಾಗಿಲನೆನಲು ಕವಿದುದು ಸುರೇಂದ್ರನ ಲಲನೆಯರು 
(ಕುವ್ಕಾಅ. ೭-೮೮). ೪. ಎರಗು; ಮೇಲೆಬೀಳು; ದಾಳಿಮಾಡು : 
ಮದುವೆಯ ನೆರವಿಯಂ ಕಡಂದುಜು ಕವಿದಂತೆ (ಧರ್ಮಾಮೃ. ೨-೬೧); 
ತಿರುಗಿದರೆ ಬಲದಿಂದ ಕೈಮಾಡುವರು, ಕವಿದರೆ ಸಿಡಿವರೆಡಬಲಕೆ 
(ಕಾವ್ಯಾದ್ರ್ರೋ. ೩-೩೦); ಕಾಣೆನಿದಿರಲಿ ಕವಿವ ಕಾದುವ ಕೌಣಪರ (ತೊರರಾ. 
೩-೬-೧೨). ೫. ಉದ್ವೇಗಗೊಳ್ಳು;ಉತ್ಸಾಹಿಸು: ಉನ್ಮತ್ತಪಂಚವಿಂಶತಿ 
ಪ್ರಾಯಂ ಕವಿದು ಅರಮನೆಯಂ ಪೊಜ ಮಟ್ಟು (ಬಸರ. ೮-೬೫) ; ಸರಳು 
ಸವೆಯಲು ಶಕ್ತಿಯಲಿ ಕಾತರಿಸಿ ಕವಿದಿಡೆ ಶಕ್ತಿಯನು ಕತ್ತರಿಸಿದನು 
(ಕುವ್ಯಾದ್ರೋ. ೧೦-೧೬) ; ಪ್ರಾಣವಲ್ಲಭನ ಪಾದಾರೆವಿಂದಂಗಳ ಕಾಣುತ 
'ಕವಿದು ನಿಟ್ಟಿಪಳು (ಹದಿಬ. ೭-೪೩). ೬. ತೊಡು; ಧರಿಸು; ಇಟ್ಟು 
ಕೊಳ್ಳು : ತಲೆನವಿರಂ ಪಚ್ಚುಗಂಟಕ್ಕಿ ಮಣಿಮಯ ಮಕುಟಮಂ ಕವಿದು 
(ಪಂಪಭಾ. ೧೨-೧೦೮ ವ); ಕವಿದುತ್ತಮಮಕುಟಮುಮನುತ್ತಮಾಂಗ 
ದೊಳಾಂತು (ಶಾಂತಿಪು. ೧೦-೧೦೪). 

ಕವಿದುಪಡು - ದೊಪ್ಪನೆ ಬೀಳು: ದುಶೃಳೆ ಕೇಳ್ಹು ಮಲಮಲ 
ಮಜುಗಿ ತಮ್ಮಣ್ಣನಲ್ಲಿಗೆ ವಂದು ಕಾಲ ಮೇಲೆ ಕನಿದುಪಟ್ಟು (ಪಂಪಭಾ. 
೧೧-೧೨೨ ವ). ಕವಿದುಬೀಲ, ಕನಿದುಬೀಳು - ಕಾಲನ್ನು ಮುಚ್ಚುವ 
ಹಾಗೆ ಮುಖವು ಅಡಿಯಾಗಿ ಬೀಳು : ತನ್ನ ನಂದನನ ಕಾಲ ಮೇಲೆ 
ಕನಿದುಬಿಟ್ಟು (ಗದಾಯು. ೩-೮೧ ವ); ಒಡೆಯರಡಿಗಳ ಮೇಲೆ ಬೀಳಲೈ 
ತೊಡಗುವಂದದಿ ಕವಿದುಬೀಳ್ವಂ (ಬಸಪು. ೩-೩೮). 

(ದೇ. ॥ ತೆಲು, ಮಲ. ಕವಿ; ತುಳು. ಕಬಿ, ಕನಿ; ತೆಲು. ಕನಿ] 


ಕನಿ 


ಕನ್ನಿ (ನಾ). ೧. ಹೊದಿಕೆ; ಮುಚ್ಚಳ; ಅವರಣ: ಆಕಾಶದ 
ಕವಿಯುಂ ನೆಲದ ಕಲ್ಲೆ ಯುಂ ಮುನ್ನಮೆ ಮೇರೆದಪ್ಪುವುದುಮಂ 
(ಪಂಪಭಾ. ೧೨-೧೯ ವ) ; ಗೂಡಾರದ ಕವಿಯಂತಿರೆ ಮುಚ್ಚಿ ಪೋದ 
ಕವಿಯುಂ ಕವಿಯೇ (ಆದಿಫು. ೧-೮೬). ೨. ಕುದುರೆ ಕಣ್ಣಿಗೆ ಹಾಕುವ 
ಮರೆ; ಕಣ್ತಡೆ: ಕವಿ ಪೊಣಗಿರೆ ಕೀಳೊಳಗಿರೆಯವಿರಳಮಾ ತುರಗ 
ಮುಖಮೊ ನೃಪಮಂದಿರಮೋ (ಶಮದ. ೧೧೯ ಪ್ರಯೋ); ಜೋಡು 
ಹಕ್ಕರಿಕೆ ಹಲ್ಲಣ ಮುರತಾಪಣೆಗೂಡಿದ ಕವಿಯ ಕೀಳುಗಳ ಜೋಡಿಸಿ 
ತುರಗವನೇಜಕಿ ರಾವುತರೊಡಗೂಡಿ ಬಂದರು (ಅಂಜಚ. ೬-೮೦). 
&. ಕವಿದಿರುವಿಕೆ; ತುಂಬಿರುವಿಕೆ: ಕಣ್ಬನಿಯ ಕವಿಯಿಂದೆ 
(ಬದ್ಧ ಪ್ರ. ೧೦). ೪. (ಅನಿರೀಕ್ಷಿತವಾಗಿ) ಮೇಲೆ ಬೀಳುವುದು; 
ಮುತ್ತುವುದು. "ಕವಿಯೇಜು' ಪರಾ. ೫. ಯುದ್ಧಭೇದಂ » 
(ಶಾಪಮಂ. 'ಟಪ್ಪಣ) ; ಕವಿದುರ್ಗ್ಗಂ ಚಾತುರಂಗಂ ಬವಸೆ ದಳವುಳಂ 
ಧಾಳಿ ಸೂಳೇಜಕಿವಿಪ್ರಾಹವದೊಳ್‌(ಎಕ. ೫11, ಶಿಕಾರಿ. ೧೩೬-೨೭ ; 1066); 
ಕನಿಯ ಕಾಳಗದಲ್ಲಿ ರವಿ ಬಂಟನಾಗೆ ಶಶಿ ಡೆಸೆಗೆಟ್ಟು ಅರಸು ಬಂಟಿರ ; 


೧೬೨೫ 


ದ 


ಬಿಟ್ಟೋಡಿದ (ಮಧುವ. ೪೭೩); ಆ ಕವಿಯ ಕಾಳೆಗಡೊಳ್‌ ಬಯಲಾಜಿ | 15 


ಯೊಳ್‌ ,. . ಏಿಡಿದನಿಂತೀವನೀ ಕಲಿಕಾರ್ತವೀರ್ಯನ್‌' (ಎಇ. 2೭111, 

[ ೪2] 

ಕವಿ (ನಾ). ಆನೆ: *ಕನಿಯೆಂದೊಡಾನೆ (ಕಬ್ಬಿಕೈೆ. ಆ). [೫] 

ಕನ್ನಿ (ನಾ). ಕೋತಿ; ಕಸಿ: “ಕಪಿ, ಕವಿ; ದೀಪಿಕೆ, ದೀವಿಗೆ” 
(ಶಬ್ದಾನು. ೧೪೫- ಪ್ರಯೋ). [೮ ಸಂ. ಕವಿ) 

ಕವ್ಕಿ (ನಾ). ೧. ಚತುರೆ; ಬುದ್ಧಿವಂತ ; ವಿದ್ವಾಂಸ, ೨. ಕಾವ್ಯ 
ವನ್ನು ರೆಚಿಸುವವನು; ಕಬ್ಬಿಗ: "ಕವಿ ಕವಿತ್ರ ಈ ೨ ಕವಿಯ 
ಹೆಸರು ೫ (ನಾಚಿರಾ. ೧೨೫) ; ವಾಕ್‌'ಶ್ರೀ ಸುಭಗಂ ಪುರಾಣಕವಿಯುಂ 
ಧರೆಗಾಗಿರೆ (ಪಂಪಧಾ. ೧೪-೬೧) ; ವಾಲ್ಮೀಕಿಯೆ ಕನಿ (ಜಗವಿ. ೧-೭). 
೩. ದೈತ್ಯರ ಗುರು; ಶುಕ್ರ: ಕನಿ ಕನ್ನಾನಿಳಯಸ್ಸ ನಾಗೆ ಖಳ 
ಕರ್ಮೊೋಪಾರ್ಜಿತಂ (ಜಾತತಿ. ೧೭-೩೦) ; ಕವಿರಿಪುಗುರು ಗುರುರಿಪು 
ಭೃಗುವವರೇವಗೆನಲ್ಕರಿತ್ರಿ ಕನಿಗುರುಜನತೋದ್ಭವಮೊದವೆ ಮಂತ್ರಗುಣ 
ಮೊಪ್ಪುವುದು ಮಹಾದೇವದಂಡನಾಥೋತ್ತಮನೊಳ್‌ (ಎಕ. ೫12, 
ಸೊರಬ. ೨೮-೪೬ ; 12087) ; ಗುರುಕವಿಗಳಿಂ ಬಳಕೆವೆತ್ತ ಸಚಿವರುಂಟು 
(ರಾಮಾಶ್ವ. ೧೨-೭). ೪. ನೀರು; ಜಲ. ೫. ಸೂರ್ಯ; ನೇಸರು. 
೬. ನೀರ ಹಳ್ಳಿ; ಜಲಪಕ್ಷಿ: ಉದ್ಧತ ವೀರಾರಾತಿಯೂಥಂ ವಿಗೆತ 
ನಿಭವಮಾಗಿರ್ದ್ವಡಂ ರಂಜಿಕುಂ . . ಸಕಳಕವಿನಿಕಾಯಸ್ವನಾಕೀರ್ಣ್ಣ 
ಕರ್ಣಂ (ಎಕ. ೪111, ಸೊರಬ. ೧೪೦-೯ 1196). ೩, ೬: ಕವಿರಾಜಾ 
ಲಂಕೃತಂ. . .ಸರದಂತಂಬರದಂತೆ ರಂಜಿಸಿದುದಾ ರಾಜೇಂದೃ 
ನೋಡ್ದೋಲಗಂ (ರಾಜಶೇ. ೫-೨೦). ೭. ಕಡಿವಾಣ; ಖಲೀನ: 
“ಕವಿ ಶುಕ್ರ ಕಬ್ಬಿಣುದಕಂ ತವೆ ವಿದ್ವಾಂಸಕರಿವೈದು ಕವಿ ಶಬ್ದಂಗಳ್‌ ” 
(ನಾನಾಕಂ. ೯೬). (ಸಂ. 

ಕವಿಂಜ, ಕವಿಂಜಳ, ಕವಿಂಜು, ಕವುಂಜು, ಕವುಜಗ, ಕವುಜು, 
ಕೌಜಲು, ಕೌಜು, ಗವುಂಜು, ಗವುಜ್ಕು, ಗವುಜುಗ, ಗೌಜಲು, 
ಗೌಜ್ಜು (ನಾ). ಒಂದು ಬಗೆಯ ಹೆಕ್ಕಿ: “ಕಪಿಂಜಲ್ಯ ಕನಿಂಜ * 
(ಶಬ್ದಾನು. ೧೬೦ ಪ್ರಯೋ). ಕವಿಂಜಳೆ: “ಕಪಿಂಜಳ - ಕಪಿಂಜಳ ? 
(ಶಮದ. ೨೫೮ ಪ್ರಯೋ). ಕವಿಂಜು: *ಕವಿಂಜಳ-ಕವಿಂಜು? 
(ಶಮದ. ೨೮೦ ಪ್ರಯೋ). ಕವುಂಜು : ಗಿಡುಗ ಮೊಲಂ ಕವುಂಜು 
ಮರೆ ಮುಂಗಲಿ ಕ ಕ್ಕ ರವಕ್ಕಿ ಕೋಡಗಂ (ಸೂಕ್ತಿಸು. ೩-೧೬೮) ; 
ಹರಿಣಿಯ ನವಿಲ ಕವುಂಚಿನ ಕರಿಣಿಯ . . . ಕಣ್ಣಂತಿರೆ ನಿಬಿಡಮಾಗಿ 
ಕೋರ್ಪೊಡೆ ತುರಗದ ನಯನಂಗಳುಚಿತಂ (ಅಶ್ವಶಾ. ೧-೨೪). 


೧೯-೧೮ ; 1704). 


25 


45 


ಕವಿಚ್ಚು 


ಕವುಜಗೆ: ಈ ಹಳ್ಳಿ ಕವುಜಗ ಹಕ್ಕಿಯ ಮೊಟ್ಟೆ ಯಷ್ಟು ಗಾತ್ರವಿದೆ 
(ಪ್ರವಾಇ. 1, ೨೧). ಕವುಜು : (ಕಿ). ಕೌಜಲು : ಇಲ್ಲಿ ಕುದುಂಬಳ್ಳು 
ಕೌಜಲು, ನೀರ್ಕೊೋಳಿ, ಕಾಡುಕೋಳಿಗಳು ನೆಲದ ಮೇಲೆ ಓಡಾಡುತ್ತಿದ್ದರೆ 
(ಸ್ವಸ್ನಹೊ. ೧೨). ಕೌಜು : ಹಕ್ಕಿ ಹಾರಿತು ಕಾಮೆಂಬಾ ಕೌಜನು 
ಬಡಿದಾ ಹಕ್ಕಿ ತಾಮಸ ಕೊಂಚೆಯ ಕೊಂದ ಹಕ್ಕಿ (ಚಿದಾವ. ೧೧೩-೯). 
ಗವುಂಜು : ಹರಡೆ ಗವುಂಜು ಚಾದಗೆ (ಗಿ೦ಕ. ೧-೭೪). ಗವುಜ್ಮು : 
ಗವುಜು ಚಿಳುವ . . . ಪಕ್ಕಿಗಳವಜಕೊಳೊಪ್ಪಿದವು (ಸಾಳ್ವಭಾ. ೫-೨೧). 
ಗೆವುಜುಗೆ: ಮುಂಗುರಿಗಳಿವು ಗವುಜುಗಗಳಿವು [ಪಾಠಾ ಂ. ಗೌಜುಗೆ 
ಗಳಿವು, ಗೌಥೆಯವಿವು, ಗೌಜುಗಳಿವನು] ಗಜಗಮನೆ ನೋಡು (ತೊರರಾ. 
೩-೧-೩೧). ಗೌಜಲು : ಕಾಡಗೌಜಲು ಕರಿಯಲಾವುಗೆ . . . ಮೆರೆದುವು 
(ಗೋಹಾಡು. ೨೪). ಗೌಜರ್ಕ : *ಖಂಜರೀಟಿಃ, ಖಂಜನಃ-ಈ ೨ ಗೌಜು? 
(ನಾಚಿರಾ. ೧೧೪) ; ಲಾವುಗೆ ಹರಡೆ ಗೌಜು ಟಟ್ಟಭ ಕುಕಿಲ ತುಜುವೆಗಣ್ಣಂ 
ಹಂಸೆ (ಹಚಕಾ. ೫-೪೨); ಹರಡೆ ಗೀಜಗ ಮರಗೊಡೆಲೆ ಕಾಬುಜುಲೆ 
ಲಾವುಗೆ ಗೌಜು ಪಾರಿವನಿರಿಲೆ ಸಾಳುವ (ಕುವ್ಯಾಆ. ೨೦-೫೩) ; ಗಿಡುಗ ಗಿಳಿ 
ಗೌಜುಸೋಗೆ ಸಜಲೆ. , . ಇರದೆ ಕೆಡಪಿದುದು (ಕುರಾಸಾಂ. ೨೭-೮೫). 
[< ಸಂ. ಕಪಿಂಜಲ] 

ಕೆವಿಂಜಳೆ "ಕವಿಂಜ? ನೋ. 

ಕೆವಿಂಜು "ಕವಿಂಜ' ನೋ. 

ಕನಿಕ (ನಾ). ಕಡಿವಾಣ; ಖಲೀನ. [ಸಂ.] 

ಕವಿಕದಂಬಕ (ನಾ). ಕವಿಗಳ ಸಮೂಹ, ಗೋಷ್ಠಿ : ಚೆಳ್ಳಕ್ಕರಿ 
ಗಂಗಂ ವಿಷಯಮೆ ಕಾವ್ಶರತ್ನ್ನಮತಿಚತುರ ಕವಿಕದಂಬಕೆವಿಷಯಂ 
(ಆದಿಷ. ೧-೨೪); ಕೃತಿ ಚತುರ ಕವಿಕದಂಬಕದೆ ಬಗೆಯನುಗಿಯಲ್ವೇಡಾ 
(ಸುಕುಮಾ. ೧-೪೨). [ಕವ್ಮಿ + ಕದಂಬಕ) 

ಕೆವಿಕೆ (ನಾ). - ಕವಿಕ (9). (ಸೆಂ. ಕವಿಕಾ] 

ಕೆನಿಗೊಳ್‌, (ಕ್ರಿ). ಆವರಿಸು; ತುಂಬು: ಡ್ರುಪದಾತ್ಮಜೆಯ ಕಂಬನಿ 
ಯೊಅತೆಯಾಅಲು ನುಡಿದನಾಕೆಯ ಕರಣದಲಿ ಕ[ಪಾಠಾಂ. ಕಿ]ವಿಗೊಂಡ 
ಕಳಕಳವನು ವಿಭಾಡಿಸಿದ (ಕುವ್ಕಾಅ- ೪-೧೫). (ಕವಿ * ಕೊಳ್‌] 

ಕವಿಗೊಳ್ಳ್‌ (ಕ್ರಿ). ಕಾವ್ಯದರ್ಶನ ಪಡೆ: ತನ್ನಂ ಮರೆವನ್ನಂ ಕವಿ 
ತನ್ನ ಕೃತಿಪ್ರಸರಮೆಂದುಮೊಸೆವೋಲ್‌ ನೆಗಳ್ಲುಂ ಬಿನ್ನಣಿ ತಾಂ ತನಿ 
ಸೊಬಗಿನ ಕಣ್ಣಿಂ ಪ್ರಣೆಧ್ವಾನಮಾರ್ಗದಿಂ ಕವಿಗೊಳ್ವಂ (ಸಂಸಪ. ೫೨-೮). 

[ಕವ್ಯಿ * ಕೊಳ್‌] 

ಕನಿಗೋಹಿ (ನಾ). ಕವಿಗಳ ಗೋಷ್ಠಿ, ಸಮೂಹ: ಸಮ್ಮೇಳನದಲ್ಲಿ 
ಕನಿಗೋಷ್ಠ್ಮಿಯೊಂದು ಏರ್ಪಟ್ಟಿತ್ತು (ರೂಢ). [ಕವ್ಯಿ * ಗೋಷ್ಠಿ] 

ಕೆವಿಚ್ಚು ಕವಚು, ಕವುಚ್ಚು, ಕೌಂಚು, ಕೌಚು, (ಕ್ರಿ). ತಿರುವು 
ಮುರುವಾಗು; ಅಡಿಮೇಲಾಗು; ಬೋರಲಾಗು; ಮಗುಚು; 
ತಲೆಕೆಳಗಾಗು : “ಕವಿಚು - ವಿಪರೀತಪತನೇ (ತಲೆ ಕೆಳಗು ಮಾಡು)? 
(ಶಮಧಾ) ; ಒಂದು ವರುಷದ ಕೂಸಂ ನಂದಿನಿಯೆಂಬ ದೇವತೆ ಪಿಡಿ 
ದೊಡಾ ಕೂಸು ನೆಲದಲ್ಲಿ ಕವಿಚಿ ಬೀಟುಗುಂ (ಬಾಲಚಿ. ೧೩೧-೪); 
ಆಪತ್ತಿನ ಪರ್ವತವೇ ಮೇಲೆ ಕವಿಚಿಕೊಂಡ ಹಾಗೆ ಹೇಳಿದ ವೆಂಕಟ 
ಪತಯ್ಮ (ಮರಳಿ. ೧೦೯). ಕವಚು : ($). ಕವುಚು,: ಅಂಗಾತನೆ 
ಇಲ್ಲವೆ ಕವುಚಿ ಮಲಗಿ ನೀರಲ್ಲಿ ಈಸುತ್ತಾನೆ (ಸ್ವಸ್ನೃಹೊ. ೧೩); ಕವುಚಿ 
ದುದರಿಂದ ಮೋಕೆ ತುಟಗಳಲೆಲ್ಲ ಮಣ್ಣಾಯಿತು (ನಡೆದಾ. 1, ೪೪೪); 
ರಾಧಮ್ಮ ಹಾಸಿಗೆಯ ಮೇಲೆ ಕವುಚಿ ಮಲಗಿದ ನಿರ್ಮಲೆಯ ಬೆನ್ನು ಸವ 
ರುತ್ತ ಕುಳಿತರು (ಮೂರುದಾ. ೨೭೬) ; ಒಂದು ಬದಿ ಬೆಂದು ಕಂದುಬಣ್ಣ 
ತಳೆದಾಗ ದೋಸೆಯನ್ನು ಕೆವುಚಿಹಾಕಿ (ಅಡುಸೌ. ೯೫) ; ಕವುಚಿಬಿದ್ದರೂ 
ಮೂಗು ಮೇಲೆ(ಗಾಣಿ). ಕೌಂಚು: (ಕರಾ)ನುಗು ಕೌಂಚುತ್ತದೆ(ರೂಢಿ). 


ಕನಿಚ್ಚು 


ಕೌಚ್ಚು: ಬಲೆಯ ಕೌಟಿ ಬಲೆಯೊಳಗೆ ಬಿಸುಟು ಪೋದನು (ವಾದಿಕೀ. 
೧೧೭-೧೮) ; ತೇರಿನ ಮೊಗ್ಗರ ಕೌಚಲು (ವರ್ಧಚ. ೬-೭೬) ; ಕಾಯ್ದೆಣ್ಣೆ 
ಗುಂಬವನೆ ಕೌಚಿಯುರುಳ್ಳಿ (ಚಿಕವಿ. ೨-೪೭). 

ಕವುಚಿಮಲಗು - ೧. ಟೋರಲಾಗಿ ಮಲಗು; ಮುಖ ಕೆಳಗೆ 
ಮಾಡಿ ಬೀಳು. ೨. (ಕರಾ) ಒಪ್ಪದಿರು; ; ಒಲ್ಲೆ ನೆನ್ನು. 


[ದೇ. ॥ ತಮಿ. ಕನಿ"; ಮಲ, ಕನಿರ್‌, ಕಮಿಳ್‌; ತುಳು. 
ಕಬ್ಬೆ, ಕಬ್ಯ ಎ ತಲೆಕೆಳಗು; ಕೊಡ. ಕವಿ] 
ಕವಿಚ್ಛು, ಕವುಚ್ಕು, ಕೌಚ್ಯು (ಕ್ರಿ). ಹೊದಿಸು; ಆವರಿಸು; 


ಮುಚ್ಚು: ಎತ್ತು ತಾನೊಲಿದೇಳಲಾಜದೆ ನೆತ್ತಿಯೊಳು ಹುಲ್ಲಂ 
ಕನಿಚಿಕೊಂಡೆತ್ತುವವರಿಲ್ಲದೆ ಬಳಲುತಿರ್ದುದು (ಬಸಪು. ೧೬೬-೬); 
ನಳನು ತಾನು ಉಟ್ಟಿದ್ದ ಬಟ್ಟಿಯನ್ನು ತೆಗೆದು ಅವುಗಳ 'ಮೇಲೆ 
ಕವಿಚಿದನು (ವಚಭಾ. ೧೩೨) ; ಕಂಬಳ ಕವಿಚಿಕೊಂಡು ಕುಳಿತನು 
(ಮುನಿಮಾ. ೬). ಕಪುಚ್ಚು : ಆನೆಯ ತಲೆಯನ್ನು ಕವುಚಿಹಾಕಿಕೊಂಡ 
ಮಾಯಾಚಾರಿಗೆ ಮೊದಲ ಪೂಜೆಯಾಯಿತು (ನನ್ನೂರು. ೩೦೬). 
ಕೌಚ್ಚು: ನೀಲದ ವಸ್ತ್ರವೆನಿಸಿತು ಬಂದು ಕೌಚಿದ ಹೊಗೆ ಮಹಾಂಬರವ 
(ಪ್ರಹ್ಲಾಚ. ೭-೭೬). [ಕವಿ + -ಚು] 

ಕೆವಿಚ್ಚು (ನಾ). ಹೊದಿಸುವಿಕೆ; ಹೊದಿಕೆ: “ಹ್ಲಗಿ, ಹ್ಲಗಂ, ಹ್ಲಗ 
ನೀಯಂ, ಈ ೩ ಕವಿಚು? (ಕಾಶಕೃ. ೧೩೯). [೮ ಕವಿಚು,] 

ಕನಿಚುಂಮರ್ದಳೆ (ನಾ). ಒಂದು ಬಗೆಯ ಮದ್ದಳೆ (?) : ನಡೆದೆಯ್ದಿ 
ಕವಿಚುಂಮರ್ದಳೆಯನ್ನುರುಳ್ಳಿ ಎತ್ತಿಕೊಂಡು ವಾದ್ಯವನ್ನು ದಡಬಡನೆ 
ಬಡಿದು ಬಾಜಿಸಿ (ಮಂತ್ರಶ. ೯೬-೨). ಗಕವಿಚ್ಛು * ಮರ್ದಳೆ] 

ಕವಿತ (ನಾ). ಕವಿಯುವಿಕೆ; ಆವರಿಸುವಿಕೆ: *ಹುಲ-ಹಿಂಸಾ ಸಂವ 
ರಣಯೋಃ ಕೊಲೆಯೊಳಂ, ಕವಿತದೊಳಂ? (ಉಶಕೃ. 
"ತಿವಿತ? ಪರಾ. [ಕವಿ + -ತ] 

ಕವಿತರ್‌, ಕವಿತರು (ಕ್ರಿ). ಆವರಿಸು; ಸುತ್ತುಗಟ್ಟು; ಮುತ್ತು; 
ವ್ಯಾಪಿಸು: ಜಗದೀಶಂ ಲಯವಾರ್ಧಿಯಂತೆ ಕವಿತಂದೊಟ್ಟಿ ಸಿ 
ಬಂದಲ್ಲಿಯುಂ ಪುಗುವಾಗಳ್‌ (ಕಾವ್ಯಸಾ. ೪೩೬ ಶೂದ್ರಕ) ; ಕವಿತಂದಂ 
ಭೋಧಿಯೊಳ್‌' ಸೂಟುಸೂಲದಡೆ ಬೀಟ ೦ದುವು (ಪಂಪಭಾ. ೧೩-೯೩); 
ಕವಿತರ್ಪ ನೆರವಿಯಂ ಕನಲಪೋರಿಗಳ್‌ ಕಂಡು ಬೆರ್ಚಿ (ಸುಕುಮಾ. 
೭-೨); ಪೂವಿನಕೋಲ್ಲಳ್‌' ಗಡಣಿಸಿ ಕವಿತಂದು ನಾಂಟುವಾಗಳ್‌ 
(ಕಬ್ಬಿಕಾ. ೨೯೭). ಕೆವಿತರು : ತರತರದೊಳು ಕವಿತರುವ ಸರಸಕಟಾಕ್ಷವ 
ನೆಸಗಿಯೆನ್ನೊಳು (ಹದಿಬ. ೧-೨೧). [ಕನ್ನಿ + ತಲ್‌] 

ಳವಿತರು "ಕವಿತರ್‌' ನೋ. 

ಕವಿತಾಗುಣ (ನಾ). ಕವಿತೆಯ ಗುಣ; ಕವಿತೆಯನ್ನು ಬರೆಯುವ 
ಗುಣ: ಆಗೊಮ್ಮೆ ಈಗೊಮ್ಮೆ ದೈವೀಕ್ಷಣ ಎಲ್ಲಿಯೋ ಒಬ್ಬನಲಿ ಕವಿತಾ 
ಗುಣ (ಕಲ್ಲೋಲ. ೫). [ಸಂ. (ಕವಿತಾ * ಗುಣ)] 

ಕವಿತಾಗೋಹ್ಕಿ (ನಾ). ಕಾವ್ಯಗಳನ್ನು ರಚಿಸುವ ಅಥವಾ ವಾಚಿಸಿ 
ಸಂತೋಷಪಡುವ ಸಭೆ: ಕವಿತಾಗೋಷ್ಮಿಯೊಳ್‌ . .. ಪೊಟ್ಟುಗಳೆವು 
ತ್ತಿರ್ದಂ ನರೇಂದ್ರಾತ್ಮಜಂ (ಪುಷ್ಪಪು,೪-೭೭). [ಸಂ,(ಕವಿತಾ* ಗೋಷ್ಠಿ)) 

ಕವಿತಾಪ್ರೌಢ (ನಾ). ೧. ಕಾವ್ಯರಚನೆಯಲ್ಲಿ ನಿಪುಣನಾದವನು. 
೨. ಕಾವ್ಯವನ್ನು ಚೆನ್ನಾಗಿ ತಿಳಿದವನು; ಕಾವ್ಯಜ್ಞ : ಕವಿತಾ 
ಪ್ರೌಢನೆ ಸೋಲ್ವವೊಲ್‌ ಕೃತಿಯೊಳಜ್ಞಂ ಸೋಲ್ವನೇ (ಜಗವಿ- ೧-೧೩). 

[ಸಂ. (ಕವಿತಾ ಪ್ರೌಢ)) 

ಕವಿತಾರಸೆ (ನಾ). ಕಾವ್ಯದ ರಸ; ಕಾವ್ಯಾಸ್ವಾದ: ನೇರಿದುವೆನಿ 
ಪೆರಡು€ ಕವಿತಾರಸಮಾ ಸವಣನೊರ್ವನೊಳ್‌ ನೆಲಸಿದುವು (ಶಾಂತಿಪು. 
೧೨-೬೯). [ಸಂ. (ಕವಿತಾ + ರಸ)] 


೧೪೭). 


೧೬೨೬ 


45 


ಕನಿಯೇಜು 


ಕವಿತೆ (ನಾ). ೧. ಕವಿಯ ಕರ್ಮ, --ವ್ಯಾಪಾರ; ಕಾವ್ಯರಚನೆ. 
ಕವಿತೆಯೊಳಾಸೆಗೆಯ್ವ ಫಲಮಾವುದೊ ಪೂಜೆ ನೆಗಟಕ್ಕೆ ಲಾಭಮೆಂಬಿವೆ 

ಗುಣವರ್ಮನೊಳ* ಸಮಂ ಬರ್ಪವರಾರ್‌ 

ವಾಗ್ವೃತ್ತಿಯೊಳಂ (ಪುಷ್ಪಪು. ೧-೬೪). ೨. ಕವಿತ್ವ; 
[ಸಂ. ಕವಿತಾ] 

ಬ್ಬ; ಪದ್ಯಕಾವ್ಯ (?): ಎನ್ನ ಕವಿತೆಗ 
(ಪಾಕಾಂ. ಕವಿದೆಗೆ] ಬ್ಬದ ಬಗೆ ಈ ದಿವೃಸಭಿಗೆ ಸಂಗತಮೆ (ಹದಿಬ. 

i ೧-೪೫). [ಕವಿತೆ + ಕಬ್ಬ) 

ಕನಿತ್ತೊರ (ನಾ). ಒಬ್ಬಾತನ ಹೆಸರು: ಕಾಡುವಟ್ಟಿ ಪೆಣ್ಣಜಕೆಕನ್ದಳ್ಳಿಯ 


ವಲಂ (ಆದಿಪು. ೧-೬೬); 
ಕವಿತೆಯೊಳಂ... 

5 ಕಾವ್ಯ. 
ಕನಿತೆಗಬ್ಬ (ನಾ). ಹಾಡುಗ 


10, ರಾಜಿಗದೊಳ್ತ ೫೫ ಚೈನ್‌ ಕವಿತ್ತೊರನ್‌ ಪಸುವಳಿಧನುನೆಲ್ಲ ಕೊನ್ನು 
ಬಿಟ್ತಾರ್‌ (ಎಕ. 1x (5), ಹೊಸಕೋ. ೧೬೯-೨; ಸು. 800). [9] 


ಕವಿತ್ವ (ನಾ). ಐ ಕವಿತೆ ೨: ಇದು ನಿಚ್ಚಂ ಪೊಸತರ್ಣವಂಬೊಲತಿ 
ಗಂಭೀರಂ ಕನಿತ್ವಂ (ಆದಿಪು. ೧-೨೭) ; ಇವನಜಕಿದು ಪ್ರಯೋಗಿಸುವರ್ಗೆ 
ಕವಿತ್ವದೊಳ್‌ ತೊಡಂಕಿಲ್ಲ (ಶಮದ. ೪೮ ವೃತ್ತಿ). (ಸಂ.) 
ಕನಿತ್ವಾ ಯಿಲ (ನಾ). ಕವಿತ್ವದಿಂದ ಪ ಪ್ರಕಾಶಿಸುವವನು: ಸಂಸ್ಕೃತ 
ಕೃತೋಭಯಕವಿತ್ವಾ ಹತ AE ಸಂದಿಯ 
Hb ಪ್ರಕಟಿಮಂ ಮಾಡಿದೆಂ (ರಾಘಟ. ೧೯-೯೬). 
[ಕವಿತ್ವ + -ಆಯಿಲ್ಲ] 
ಕನಿದಿ "ಕವುಂದಿ' ನೋ. 
ಕನಿದಿಳರ (ನಾ). ಒಂದು ಬಿರುದು: ಕವಿತಾ ಮನೋಹರಂ ಕವಿ[ದಿ)ಳರ 
ಕರ್ಪರೆಸಂ ಬರೆದ (ಸೌಇಇ. XxX, ೫೭-೩೭ ; 1084). [?] 
ಕವಿನೆರಳು "ಕವಿನೆಳಲು' ನೋ. 
ಕವಿನೆಳಲು, ಕವಿನೆರಳು, ಕೌನೆರಳು, ಕೌನೆಳಲು (ನಾ). ಕವಿಯುವ 
ನೆಳಲು; ಛಾಯೆ: ವಿಶಾಲವಾದ ವೃಕ್ಷದ ಕವಿನೆಳಲಲ್ಲಿ ಒಬ್ಬ ಸ್ತ್ರೀಯು 
ಕುಳಿತುಕೊಂಡಂತೆ ಆ ನೌಕಾರೋಹಿಗಳೆಲ್ಲರಿಗೂ ಕಾಣಹತ್ತಿತು (ಅಂಬಿಕೆ. 
೧೧೫). ಕವಿನೆರಳು : ಹಾರತಿರಲಿ ಗಾಳಿಗೆ ಬಿಚ್ಚಿದ್ದೆರಳು ವಾರಿಯಿರಲಿ 
ಕೊರಳು ಬಾಚತಿರಲಿ ಬೆರಳು ನೋಡ್ತೇನಿ ನಿನ್ನ ಕವಿನೆರಳು (ಸಖೀಗೀ. 
೮೩-೬) ; ನನ್ನಸ್ಟಕ್ಕೆ ಕವಿನೆರಳಿನಲ್ಲಿ ಕೂತು (ನೈಸಿ. ೧೨). ಕೌನೆರಳು : 
ನಿನ್ನ ಸಾಮ್ರಾಜ್ಯಕ್ಕೆ A ಸ ಯಾವುದೋ ಕೌನೆರಳು ಕವಿದಿದೆ (ವಿಜಸಾ. ೬೯). 
ಕೌನೆಳಲು : ಮರುದಿನ ದುಃಖದ ಕೌನೆಳಲು ಅವಳ ನೋಟವನ್ನು 
ಆವರಿಸಿತ್ತು (ಚೀನಬಾ. ೬೦). [ಕವ್ಸಿ+ ನೆಳಲು (ಆ ನೆಟಲ್‌,)] 
ಕೆನಿಪರಮೇಶ್ವರ (ನಾ). ೧. ಕವಿಗಳಲ್ಲಿ ಪರಮ ಶ್ರೇಷ್ಠನಾದವನು. 
೨. ಒಂದು ಬಿರುದು: 'ಕವಿಪರಮೇಶ್ವರನೆನಿಸಿದ ಕವೀಂದ್ರಚೂಡಾ 
ಮಣಿಯ ಕವಿತ್ವಂ (ಸುಕುಮಾ. ೧-೪೧). [ಕನಿ * ಪರಮೇಶ್ವರ] 
35. ಕವಿಪುಂಗವ (ನಾ). ಕವಿಶ್ರೆ ಷ್ಠ: -ಕವಿಗಳೊಳಾ ಪುರಾಣಕವಿಫುಂಗವ 
ಕೊಳ್ಳಿ ದರೀಗಳಿಲ್ಲ ಸತ್ಯ ವಿಗಳೆನಲ್ಫ ವೇಡ (ಗದಾಯು. ೧-೪೭); ಭಂಗು 
| ರಭಿದುರಚ್ಛಿ ಡುರಪೆದಂಗಳ್‌ ,..ಸಂಗತಿವೆ ತಿಕ್ಕು ೦ ಕವಿಪುಂಗವ 
| ಸಮಯವ್ಯೆ ವಸ್ಥೆಯಿಂದಂ (ಅಷ್ಟು ವ. ೯೪೪). [ಕವ್ಮಿ 4+ ಪುಂಗವ] 
| ಕವಿಯಿಸು (8). `ಕವಿಯುವಂತೆ ಮಾಡು: ತರಿಸಿದಂ, ಬಡಿಸಿದಂ, 
ಕನಿಯಿಸಿದೆಂಗ (ಭಾಷಾಭೂ. ೨೨೭ ಪ್ರಯೋ). [ಕನಿ ೬ -ಇಸ್ಕು] 
ಕನಿಯೇಖು (ನಾ). ರಾತ್ರಿ ಮಾಡುವ ಯುದ್ಧ; ಸೌಪ್ತಿಕ : *ಸೌಸ್ತಿಕ 
ಮೆಂಬುದು ಕವಿಯೇಜು? (ಹಲಾಯು. ೭೪-೨೯೮) ; ಬಂದ ಪೆರ್ಗಡೆ 
ಗಳಂ ಜಡಿದು ನುಡಿದು ಕಳೆಯೆ ವಿದ್ಯಾಶಕ್ತಿ ಮುಳಿದು ಕವಿಯೇಜಯೊ 
ಳಾತನನೆಳಸಿ ನರ್ತಕಿಯಂಕೊಂಡು ಪೋಪುದುಂ (ಚಾವುಂಪು. ೧೬೫); 
ಕಾದಂಬಸೈನ್ಮಂ ಕನಿಯೇಣಂಗೆಂದು ಬಂಕಾಪುರದೊಳಿರಲ್‌ (ಎಕ. ೪, 
16). [ಕವಿಃ ಏಣ್ಯು (ಆ ಏಜ್ಯ್ಯ್‌)) 


15 


20 


30 


40 


|. ಬೇಲೂರು. ೧೯೩-೩೪; 


ಳನಿರಾಜ 


ಕನಿರಾಜ (ನಾ). ೧. ಕವಿಗಳಲ್ಲಿ ಶ್ರೇಷ್ಠ. ೨. ಓಂದು ಬಿರುದು: 
ವನಜಾಕ್ಷಖ್ಯ್ಮಾತಿಪೂತಂ ಕಥೆ ಕವಿ ಕವಿರಾಜಂ ವಚಸ್ಸುಂದರೀನೃ ತ್ಯ 
ನಿವಾಸಂ ... ಮೆಚ್ಚೆ ರುದ್ರಾಂಕನೆ ಪೇಟ್ಲಂ (ಜಗವಿ. ೧-೨೨) ; ಭಾರತ 
ದೊಳ್‌ ಕವಿರಾಜ ಕುಮಾರವ್ಮಾಸಂ ನೆಗಳ್ನ ಶಬ್ದಂಗಳ ನಾನಾರಯಿ 
ದುಸುರ್ನೆಂ (ಧಾರನಿ. ೨), [ಕವಿ * ರಾಜ] 

ಕನಿರಾಜಮಾರ್ಗ (ನಾ). ೧. ಕವಿರಾಜರ ಮಾರ್ಗ, --ಸಂಪ್ರ 
ದಾಯ. ೨. ಕನ್ನಡದಲ್ಲಿ ಉಪಲಬ್ಧವಾಗಿರುವ ಪ್ರಥಮ ಗ್ರಂಥ; 
ಒಂದು ಲಕ್ಷಣಗ್ರಂಥ: ಸುನಿಶ್ಚಿತವಾದ ಒಂದು ಸಂಗತಿಯೆಂದರೆ 
ಕ್ರಿ.ಶ. ೯೪ನೆಯ ಶತಮಾನದಲ್ಲಿ ರಚಿತವಾದ ಕವಿರಾಜಮಾರ್ಗ 'ವು 
ನಮಗೆ ನಿರ್ವಿವಾದವಾಗಿ ದೊರೆತ ಮೊದಲನೆಯ ಗ್ರಂಥ (ಕಸಾಡ. ೫). 

[ಕವಿರಾಜ + ಮಾರ್ಗ] 

ಕನಿಲ್‌, (ಕ್ರಿ). ಮುತ್ತು; ಆವರಿಸು; ವ್ಯಾಹಿಸು: ಬಿಸಿಗದಿರ್ಗಳ್‌ 
ಕನಿಲ್ಲೊಡನೆ ಸೂಸಿದುವಾದಮೆ ಸುಪ್ರಭಾತದೊಳ್‌ (ಸೂಕ್ತಿಸು. ೯-೭೬೮); 
ಜಿಸೆಗೆ ಕವಿಲ್ಲು ., . ಪೊರೆಯೇಜಕಿ ಕೊರ್ಬಿ (ದಶಕು. ೧-೨೭) ; ಹೊಗೆ 
ನಿಖಿರ್ದು ಕವಿಲ್ತು (ಶಾಂತೀಶ್ವ. ೧೪-೧೦೭). [೮ ಕವಿ] 


೧೬೨೭ 


5 


ಕನಿಲ್‌, (ಕ್ರಿ). ಕಪಿಲವರ್ಣವಾಗು ; ಮಾಸಲುಕೆಂಪುಬಣ್ಣವಾಗು : |- 


ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತೆ (ಪಂಪಭಾ. ೮೨-೨೫); ಒಗೆಯೆ 
ಕವಿ[ಪಾಕಾಂ. ವ]ಲ್ರ ಕಾಸೆ ಪೊಸಜನ್ನಿವರಂ (ಅರ್ಧನೇ. ೬-೨೩). 
[ಆ ಕವಿಲ್ಯ್‌] 

ಕನಿಲ್ಮ್‌, ಕವಲ್ಮೆ, ಕವಿಲ್ಲ, ಕವಿಲ್ಲು (ನಾ). ೧. ಮಾಸಲುಗೆಂಪು 
ಬಣ್ಣ ; ಕನಿಲವರ್ಣ : ಸುರಿವಜರಪ್ರಸೂನ ರಜದಿಂ ಕವಿಲಾದ ಶಿಕೋ 
ರುಹಂ (ಪಂಪಭಾ. ೧೨-೨೨೧); ಅಗಸಂ ಪೊಳೆವ ಪೊಂಗಜಕಿಯಿಂ ಕವಿ 
ಲಾಗೆ (ಸಂರಾಮಾ. ೧೩-೪೩); ಮಿಂಚಿನ ಬಣ್ಣಮೆಯ್ದೆ ಕವಿಲಾದೊಡೆ 
ಗಾಳಿಯುಮಕ್ಕು (ಆಟ್ಟಮ. ೬-೧೨). ಕವಲ್ಮೆ: ೨. ಗೂಳಿ; ಎತ್ತು. 
"ಕವಲೆತ್ತು' ಪರಾ. ಕೆನಿಲ್ಲ: ೧. "ಕವಿಲಗೆಂಪು' ಪರಾ. 
ಕನಿಲ್ಲು : ೧. “ವಿಂಗಂ ಪಿಶಂಗಂ ಕವಿಲು? (ಮಂಗರಾ. ೧೩೧-೨೧). 

ಕವಿಲ್ಲನಿಲ್‌ (ದ್ವಿರುಕ್ತಿ): ಪಯೋಜರಜಂಗಳೊರ್ಳ ಕವಿಲ್ಲವಿಲನು 
ಮಾಗಿ ಬಂದ ಮಲಯಾನಿಲನೂದೆ (ಪಂಪಭಾ. ೨-೧೪). 
[ಆ ಸಂ. ಕಪಿಲ] 

ಕನಿಲ, (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕವಿಲರ ಮಗಳ್ನಿರ್‌ 
ಸರ್ವಸಜರ ಇಸದಿಗಳ್ಲೆ ಕೊಟ್ಟಿದು (ಎಕ. ೪11, ಶಿಕಾರಿ. ೪೫-೬೩ ; 
ಸು. 8907). (1) 

ಕನಿಲ್ಕ "ಕವಿಲ್ಮ್‌' ನೋ. 

ಕನಿಲಂಜೆ, ಕವುಳಂದೆ (ನಾ). ಒಂದು ಊರಿನ ಹೆಸರು. ಐ ಈಗಿನ 
ಕೌಲಂದೆ: ಕರ್ಗ್ಗೆಜೆಯ ಪೆರ್ಗ್ಗೆಯ್ವಾಡಿಯ ಕವಿಲನ್ವೇಯ ಮುಟ್ಹಾಯ 
ಬೆಳ್ಳಂವ್ವಾಡಿಯ (ಎಕ. ೫11, ನಂಜನ. ೨೬೯-೯೬; 904). ಕವುಳೆಂದೆ: 
ಇದಕ್ಕೆ ಸಾಕ್ಷಿಮಾ ಕಣೂರರು ಅಯಿರಣಕೀಟವರು ಆಣಗರು ಕಟಕ್ಕಿ 
ಯರು ಚಂಗರಸನು ತಲೆಪರಿಯಾ ಕೆಯ್ಯ್ಕಾಳದೋರ್‌ ಕವುಳನ್ನೆ ಯಾರುಂ 


(ಸೌಇಇ. 120-1, ೪೭-೧೪ ; 9ನೆಯ ಶತ), [1] 
ಕನಿಲಗೆಂಪು "ಕವಿಲ್ಲೆಂಪು' ನೋ. 
ಕನಿಲಟೋಯ (ನಾ). ಒಬ್ಬಾತನ ಹೆಸರು: ಕನಿಲಬೋಯಸ್ಮ 


ಗೌತಮ ಗೋತ್ರ ಕುಣ್ಣಿಶರ್ಮ್ಮಣ (ಇಆ. ೪1, ೧೮೭-೨೩ ; 668). 
[ಕವಿಲ, + ಬೋಯ] 
ಕವಿಲ್ಕು (ನಾ). ಒಂದು ಬಗೆಯ ಆಟಿ: ಚಿಂದು ಜಕ್ಕಡಿ ಕವಿಲು 
ಗಜಲು ಭೈತು ತುರಿಗೆ ಆಂದೋಳಿತ ಮೊದಲಾದ ಆಟಗಳಿಂ ನೋಟಕರ 
ದಿಟ್ಟಿಗೆ ಮಧುರಮಾಗೆ (ವಿರೂನಾ. ೯೦). [?) 


28 


50 


ಕವಿಲ್ಪಣ್ಣ 


ಕೆವಿಲ್ಲು "ಕನಿಲ್ಕ್‌' ನೋ. 

ಕನಿಲೆ, "ಕಪಿಲೈ' ಕೋ. 

ಕವಿಲೈ (ನಾ). ಚಲ್ಲಾಹಿಲ್ಲಿಯಾಗುವಿಕೆ (7) : ಕಲ್ಲೆಯುಂ ಕವಿಲೆಯು 
ಮಾಗೆ ಡೊಂಬರ ಬೀಡಂ ತೊಕ ಪಾಯ್ವಂತೆ ಕಳಕಳರವಂ ಪೆರ್ಚೆ 
(ಧರ್ಮಾಮೃ. ೫-೨೦೭) ; ಕಲ್ಲೆಯುಂ ಕವಿಲೆಯುಮಾಗಿ ನೆರನಿ ಪೆಜಗೆ 
ಬರೆ (ಧರ್ಮಾಮೃ. ೬-೧೦೪). [?] 

ಕವಿಲ್ಕೆ, ಕಉ£ವು2ಲೆ, ಕೌಲೆ, ಕೌವುಲೆ(ನಾ). ಹಸು; ಕಂದುಬಣ್ಣದ 
ಕಪಿಲೆ: ಸಾಸಿರಂ ಕವಿಲೆಯಂ ಕೊನ್ನ ಪಾತಕನಕ್ಕೆ (ಮೈಅರಿ. ೧೯೩೬, 
೫೩-೩೫; ಸು. 550) ; ಕವಿಲೆಯ ಸೆಗಣದ ರಸದೊಳಮವುಂಗುರಂ ಬೆರಸಿ 
ಕುಡಿಗೆ ಮೇಣ್‌: ಪೂಸುಗೆ. .. ಘೋಣಸಾಹಿ ವಿಷಮುಪಶಮಿಕುಂ 
(ಲೋಕೋಪ. ೧೦-೨೩); ದೆಮ್ಮಯ್ಯಾ ನಿಮ್ಮ ಧರ್ಮದ ಕವಿಲೆ 
ಯಾನಯ್ಮಾ (ಬಸವ. ೩೫೭); ಹುಲಿ ಕವಿ[ಪಾಕಾಂ. ಬ]ರೆಯ ತಿಂದು 
ಮಿಕ್ಳುದ ನರಿ ತಿಂಬಂತೆ ಕಾಣಾ (ಚನ್ನವ. ೧೩-೬೭) ; ಹೊಣಜಗೆ ನೇಸದ 
ಕವಿಲೆ ಒಳಗೆ ಹಸುದಿಂಬ ಹುಲಿ (ಸೇದಿ. ೬೧-೩). ಕೆಉ[ವ್ರುಲೆ: 
ಗಂಗೆಯ ತಡಿಯಲು ಕಉ ವು] ಲೆಯ ಕೊಂದ ಪಾಪದಲಿ ಹೋಹರು 
(ಎಕ. ೫, ಚಿಂತಾಮ. ೮೬-೬; 1403). ಕೌಲೆ: ಯಾ ಕಲ್ಲನೊಡೆದಂಗೆ 
ಕಿತ್ತಂಗೆ ಕೌಲೆಯಂ ಹಾರುವನಂ ಕೊಂದ ಪಾಪ (ಎಕ. ೪111, ತೀರ್ಥಹ. 
೨೬-೨೨; 1250). ಕೌವುಲೆ: ಇಂತೀ ಧಂರ್ಮ್ಮಮ ಪ್ರತಿಪಾಳಿಸದಂಗೆ 
ಗಂಗೆ ವಾರಣಾಸಿಯಲ್ಲಿ ಕೌವುಲೆಯರಂ ಬ್ರಾಹ್ಮಣರುಮಂ ಕೊಂದ 
ಫಲಮಕು (ಎಕ. 2೭೭, ದಾವಣ. ೪೪-೭೫; 1161). 

ಕವಿಶೆಯಕಲ್‌ - ಗೋಕಲ್ಲು; ಕರುಗಲ್ಲು: ಮೂಡಣಮೇಕೆ 

-ಮಂಗಳೂರ ಹೊಲವೇರೆಯೊಡವಿನಕೊತ್ತುರ ಹೊರೆಯಣ ಕವಿಲೆಯಕಲ್‌ 
(ಶಾಸಪ. ೩೪); ಆ ಕೆಯ್ದೆ ಗುಡ್ಡೆ ಈಶಾನ್ಯದೊಳ್‌ ಕವಿಲೆಯಕಲ್‌ 
ಆಗ್ನೇಯದೊಳ್‌ (ಎಇ. 2೭೪1, ೫೬-೩೨; 1053). ಕವಿರೆಯಳಲ್ಪರ - 
ಕವಿಲೆಯಕಲ್‌ (?) : ತೆಂಕಣೇರಿಯ ಮೇಗಣ ಕವಿಲೆಯಕಲ್ಪರಮಲ್ಲಿಂ 
ಮೂಡಲ್ಲೇತುಕೋಟಿವರಂ ಮೆ €ರೆಯಾಗೆ (ಎಕ. ೪111, ಸಾಗರ. 
೧೦೮-೪೩ ; 1042). (ಸಂ. ಕಸಿಲಾ] 

ಕವಿಲೆದುಜು (ನಾ). ಕಂದುಬಣ್ಣದ ಹಸು; ಕಪಿಲಾಧೇನು: 
ಆ ಎನ್ನ ಪೂಜೆಯ ಕವಿಲೆದುಜುವಂ ಆ ಎನ್ನ ಮುದ್ದಿನೆಳಗಣುವಂ 
ಬಡವಾಗದಂತು ಪೇಟ್ದು (ರಾಮಾಕ್ವ. ೩೮-೨೫). 

[ಕವಿಲೈ + ತುಲು] 

ಕನಿಲೆವಣ್ಣ (ನಾ). ಕವಿಲೆಬಣ್ಣ ; ಚೆನ್ನದಬಣ್ಣ : *ಕವಿಲೆವಣ್ಣಮೆನೆ 

ಪೊಂಬಣ್ಣಮೆಂದು? (ಕಬ್ಬಕ್ಕೆ. ೨೫); *ಕವಿಲೆವಣ್ಣಮೆಂದು ಫೊಂಬಣ್ಣರ* 


(ಕಶಸಾ. ೧೧-೨೨೧), [ಕವಿಲೈ + ಬಣ್ಣ) 


55| ಕವಿಲ್ಲಣ್‌ (ನಾ). ಕವಿಲೆಬಣ್ಣದ ಕಣ್ಣು; ಹೊಂಬಣ್ಣದ ಕಣ್ಣು : 


40 


ಒಳವೊಕ್ಕ ಕವಿಲ್ಲಣ್ಣಗುರ್ವಿನಿಂ ಕೆಂದಲೆಯಿಂದಕ್ಕುಳಿಸಿದ ಬಸುಆಕಿಂ 

ಕರಮಂ ತಿರುವಿದ ಮರುಳನವರ ಕಯ್ಗಳ ಕರುಳಂ (ಬಂಹರಿ. ೨-೧೪). 
[ಕನಿಲ್ಮ್‌ + ಕಣ) 

ಕನಿಲ್ಲೆಂಪು, ಕವಿಲಗೆಂವು (ನಾ). ಕಂದು ಮಿಶ್ರವಾದ ಕೆಂಪು; 

ಹಿಂಗಳವರ್ಣ: ಈಶಾನನ ಜಡೆಗಳವೊಲ್ಯಾಯ್ಡ ಪೊನ್ನೀರ್ಗವಿಲ್ಲೆಂಪಿನ 

[ಪೆಂಪಂ] ಸಿಂಪಿಸುತ್ತಿದ ಹಿಮರುಚಿಗಳಂ (ಕಾದಂಉ. ೩೭೪). 

ಕವಿಲಗೆಂಪು: *ಬಭ್ರುನೆಂಬುದು ಕವಿಲಗೆಂಪು (ಹಲಾಯು. 

೧೨೧-೫೧). "ಕಫಿಲಗೆಂಪು' ಪರಾ. 

[ಕವಿಲ್ಕ್‌ + ಕೆಂಪು] 


45 ಕವಿಲ್ಪಣ್ಣ (ನಾ). ಕಹಿಲವರ್ಣ : “ಕಪಿಲವರ್ಣಮೆನಿಕ್ಕುಂ ಕವಿಲ್ವಜ್ಜಂ? 


(ಚತುನಿ. ೭೭). [ಕವಿಲ್ಯ್‌ *- ಬಣ್ಣ) 


103 


ಕನಿಲ್ವೊಗೆ 


ಕನಿಲ್ಬೊಗೆ (ನಾ). ಕನಿಲವರ್ಣದ ಹೊಗೆ; ಮಾಸಲುಗೆಂಪಿನ 
ಹೊಗೆ: ಹೋಮಧೂಮದ ಕವಿಲ್ವೊಗೆ ಪರ್ಬ್ಬಿ ದಿಗನ್ತರಾಳದಿಂ 
ವ್ಯೋಮಮನೆಯ್ದೆ ನೀಳ್ದೆಸೆವೆದು (ಸೌಇಇ, X1-ii, ೧೩೪-೮; 1087); 
ಕವಿವ ಕುಬೇರೆ ಧೂಪದ ಕವಿಲ್ವೊಗೆಯಂ ನವಮೇಘಮಾಲಿಕಾನಿವಹಮೆ 
ಗೆತ್ತು (ಕಾವ್ಯಾವ. ೭೧೧). [ಕನಿಲ್ಕ್‌ + ಪೊಗ್ಗೆ] 

ಕನಿವೃಷಭ (ನಾ). - ಕವಿಫುಂಗವ : ಸಮಸ್ತ ಕವಿವೃಷಭ ದೂರದೂಸಿತ 
ಮಾರ್ಗಂ (ಕವಿರಾ. ೧-೭೭). [ಕನ್ಮಿ + ವೃಷಭ) 

ಕನಿಶಿಷ್ಯ (ನಾ). ಶುಕ್ರಾಚಾರ್ಯನ ಶಿಷ್ಯ; ರಾಕ್ಷಸ: ಮಾರಾಂತ 
ಕವಿಶಿಷ್ಯರೆಲ್ಲರಂ ಗೆಲ್ಲು (ಕುಮಾವಿ. ೫೩). 

[ಕನ್ಯ + ಶಿಷ್ಮ] 

ಕವಿಸಮಯ (ನಾ). [ಕಾವ್ಯಮಾ] ಲೋಕದಲ್ಲಿ ವಸ್ತುತಃ ಇಲ್ಲ 
ದಿರುವ ಕೆಲವು ವಿಷಯಗಳನ್ನು ಕಾವ್ಯದಲ್ಲಿ ಒಂದೇ ರೀತಿಯಾಗಿ 
ಹೇಳುತ್ತಾ ಕವಿಗಳು ರೂಢಿಗೆ ತಂದಿರುವ ಸಂಪ್ರದಾಯ : ಆತತ 
ಸತ್ಯವಿಸಮಯಂ ಜಾತಿದ್ರವ್ಯಕ್ರಿಯಾಗುಣಾಶ್ರಯಮಸದಾಖ್ಯಾತಿ ಸದ 
ಕೀರ್ತನಂ ನಿರ್ಜ್ಣೀತಂ ಸಿಯಮಾರ್ಥಮೈಕ್ಕಮೆನೆ ನಾಲ್ಕುಶೆಜಂ 
(ಕಾವ್ಯಾವ. ೮೪೫). [ಕವಿ * ಸಮುಯ] 

ಕನಿಸು (ಕ್ರಿ). ೧. ಆವರಿಸು; ಹೊದಿಸು; ಮುಚ್ಚು : ರಣಡಮತ್ಯ್ಯೃತಿ 
ಸುರರ ನಯನಾಂಗಣಕೆ ಕವಿಸಿತು ಕೌತುಕಾಂಬುಧಿಯ (ಕುವ್ಕಾಭೀ. 
೪-೨) ; ಅಜುವೆಯ ಮೇಲೆ ಮಡಗಿ ಮೇಲೊಂದು ಕಳಸಿಗೆಯ ಕವಿಸಿ 
[ಪಾಠಾಂ. ಚಿ] (ಸೂಪಶಾ. ೩-೫) ; ಮೂರ್ಛೆಯ ಕವಿಸಿದಳು (ಮೋಹತ. 
೩೧-೧೬). ೨. ಮೇಲೆ ಬೀಳುವಂತೆ ಮಾಡು ; ಎರಗಿಸು; ಧಾಳಿ 
ಮಾಡು: ಕುನ್ನಿಗಳ ಕವಿಸು ಜೆನ್ನಡಗನುಜಕಿ ತಿನಿಸು (ಹಚಕಾ. ೬-೯); 
ನರಹುಳುಗಳಿವದಿರೆ ಕವಿಸಿ ಕಾಲವ ಕೊಲುವುದೇ (ಕುವ್ಯಾದ್ರೋ. ೨-೪೩) ; 
ಪವನಜನ ಕೈಘಾಸಿಗಾನದ- ಬವರಿಗರನೀಕ್ಷಿಸುತ ರೆಥವನು ಕವಿಸಿದನು 
(ಕುವ್ಯಾಭೀ. ೫-೧೬). [ಕವಿ + -ಸ್ಕು] 

ಕನಿಹೃದಯ (ನಾ). ಕವಿಯ ಮನಸ್ಸು: ಉತ್ತಮ ಗದ್ಯ ಕೂಡ, 
ಕವಿಹೃದಯದಿಂದೆ ತಡೆಯಿಲ್ಲದೆ ಹೊರಹೊಮ್ಮಿ. .. ಕಾವ್ಮವೆನಿಸುವುದು 
(ಸಂಶೋಧ. ೯೪). [ಕವ್ಯಿ * ಹೃದಯ] 

ಕವಿಳಾಸೆ (ನಾ). ಕೈಲಾಸ: ಮನಂ ಬೆದಜಕಿ ಫೊಡವಟ್ಟನಂ ಬೇಗ 
ಶೀಘ್ರಂ ಕೊಂಡು ಬಾ ಕಂಡಾ ಎಲೆ ಪುಂಣ್ಯವೇ ಕವಿಳಾಸಕೆ (ಎಇ. 2೧೭111, 
೩೦-೧೭; 1765) ; ಮಲ್ಲಯನು ಹಲುಕೂರ ಬಾಗಿಲಲು ಕಾದಿ ಕವಿಳಾಸ 
ಪ್ರಾಪ್ತನಾದನು (ಮೈ ಆರಿ. ೧೯೩೭, ೧೪-೫ ; 1280). [ಆ ಸಂ. ಕೈಲಾಸ] 

ಕೆವುಂಕುಯ್‌, ಕಂಕುಳು, ಕಂಕುಟು, ಕೊಂಕುಳು, ಕೌಂಕುಳ್‌, 
ಕೌಂಕುಟ್‌ (ನಾ). ೧. ಬಗಲು; ಕಕ್ತಪುಟಿ: “ಕವುಂಕುಟ್‌ - 
ಕೌಂಕುಟ್‌ ೨ (ಶಮದ. ೧೫೭ ಪ್ರಯೋ). ಕಂಕುಳು: ೧. *ಕಂಕು 
ಳೊಳು ಪೊದಜುನೊಳು ಕಕ್ಲಾಭಿಧಾನಮಕ್ಕುಂ * (ಮಂಗರಾ. ೧೪೩-೨೨); 
ಕಂಕುಳೊಳೀಬಂಕುವಂತಳವಡಿಸಿ ನಿತ್ಮ ಪಡಿಪೊನ್ನಂ (ನಂಬರ. ೮-೭೫); 
ನಿರುತ ಕಂಕುಳ ಕುಶೆಯ ಕರಡಿಗೆ (ಸಂಭಸಪ. ೫-೭೪) ; ಕೆಡೆದ ರವಿಜನ 
ಕುಂಭಕರ್ಣನು ಹಿಡಿದು ಕಂಕುಳೊಳವುಚಿಕೊಂಡನು (ಕೌಶಿರಾ. ೨೫-೨೫); 
ಎಡದ ಕಂಕುಳೊಳೊಲಿದಿಜುಕಿದ ಪಚ್ಚಡದೆಚ್ಚು (ಭರಚ. ೪-೩); 
ಕಂಕುಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ತಿ (ಗಾಜಿ). ೨. (ಮರದಲ್ಲಿ) 
ಕಾಂಡ ಮತ್ತು ರೆಂಬೆಗಳ ಸಂದು. ಕಂಕುಯಿ:೧. “ಕಳ್ಸಗಳು- 
ತೋಳ ಮೊದಲು ಗಳ್‌ ಎರೆಡೂ, ಕಂಕುಟು? (ನಾಚಿರಾ. 8). 
ಕೊಂಕುಳು : ೧. ನರಕಕಿಳಿವಂದದಲಿ ಭೂಮಿಯ ಶಿರವ ಕೊಂಕು 
ಳಲಿಕ್ಕಿ ದೈ ತ ನು ಧರೆಯ ಕ್ಷೋಭಿಯಲಿ (ಸಂಭಪ. ೭-೫ ಅಧಿಕ) ; 
ಕೊಂಕುಳಲ್ಲಿ ಕುರು ಸಲ್ಲ ಕೊಂಕಣಿಗರ ನೆರೆ ಸಲ್ಲ (ಗಾದೆ). 


೧೬೨೮ 


ಕಚ: 
೦ 


ಶತಿ 
ಭಾ 


«3 


ಕವುಂದಿ 


ಕೌಂಕುಳ್‌ : ಕಳಶಸ್ತನ ಬಾಹುಮೂಲ ನಿರ್ಮಳದ ಕಂಕುಳ ತೋಳ 
ನೆಗಹಿ ನೀರೆ೫ಕಿಯೆ (ಮೋಹತ. ೨-೩೦) ; ಒಂದು ದಿನ ಒಬ್ಬ ಸಿದ್ಧನು 
ವಿಭೂತಿಯಂ ಪೂಸಿ, ರುದ್ರಾಕ್ಲಿಸರವಂ ಧರಿಸಿ, ಕೌಂಕುಳಲ್ಲಿ 
ಜೋಗವಟ್ಟಗೆಯನಿರುಕಿ (ಬತ್ತೀಸ. ೫೩). ಕೌಂಕುಲ್‌್‌ : ೧, *ಕಕ್ಷಂ, 
ಬಾಹುಮೂಲಂ - ಈ ೨ ಕೌಂಕುಲ್‌? (ಹಲಾಯು. ೮೭-೩೭೧); 
“ಕ್ರವುಂಕುಟ್‌ ಕೌಂಕುಯ್‌ 3 (ಶಮದ. ೧೫೭ ಪ್ರಯೋ). 
(ಜೀ. ॥ ತಮಿ. ಕಮುಕ್ಕಟ್ಟು; ತುಳು. ಕಂಕುಳ; ತೆಲು. ಕೌಂಗಿಲಿ, 
ಕನುಗಿಲಿ - ಎಡೆ; ಪರ್ಜಿ. ಕವ್ಯೊರ್‌, ಕವ್ಫೊಡ್‌] 
ಕವುಂಗಿನಿ (ನಾ). ಒಂದು ಬಗೆಯ ಮರ: ಕಾಗೆಡೊಂಡೆ ಕಹಿದೊಂಡೆ 
ಳಪುಂಗಿನಿ ಹಾಲೆಯೇಲೆ (ಸೂಕ್ತಿಸು. 1-೨೬). [?) 
ಕವೊಂಗು, ಕಂಗ್ಳು, ಕೌಂಗು (ನಾ). ಅಡಕೆ; ಪೂಗ: ಕವುಂಗುಂ 
ತೆಂಗುಂ ಪಡಲಿಟ್ಟುವು (ಶಾಂತಿಪ. ೧೦-೧೬೩) ; ಪಣ್ಣೊನೆಗಳಿಂ ಗೊನೆ 
ಗೊಂಡ ಕವುಂಗು ಉಯ್ಗಳಿಂ ತುಜುಗಿದ ತೆಂಗು (ಸುಕುಮಾ. ೯-೪೭); 
ತಡಿವಿಡಿದೊಪ್ಪುವಾಮ್ರ ಮರನೇಜಿಲಶೋಕೆ ಕವುಂಗು ತೆಂಗು: (ಗಿರಿಕ. 
೫-೧೭) ; ಕದಳಿ ಕಕ್ಕೆ ಕವುಂಗು ಕಮ್ಮರ. .. ಮಹೀಜಗಳರೆಸಿ ನೋಡು 
. (ತೊರರಾ. ೩-೧-೨೬). ಕೆಂಗ್ಳು : ದ್ವಿಖಣ್ಣುಕ ಕಂಗುಕ್ಸೇತ್ರಂ (ಮೈಆರಿ. 
೧೯೪೨, ೩೪-೭೧; 9ನೆಯ ಶತ); ಅಂಗಳದ ಮುಂಡೆ ತೆಂಗು ಕಂಗುಗಳ 
ಸಣ್ಣ ತೋಟ (ಬಾಳಿಗಿ. ೯) ; ಪಿಲ(ಹಲಸು), ಪಿಜ (ಹೆಬ್ಬಲಸು), ಕಂಗು 
(ಆಡಿಕೆಮರ) (ತುಳುನಾ. ೧೫೩). ಕೌಂಗು: *ಪೂಗಂ ವ್ರಜಮುಂ 
ಕೌಂಗುಂನ (ವಸ್ತ್ರುಕೋ. ೧೨೬-೫೧); ಪಣ್ನೊಲೆಯಿಂ ಬಳ್ಳುವ ಕಂಗು 
(ಆದಿಪು. ೧-೬೭) ; ಕಳ್ಳಿಯಂ ನಂಬಿ ಕೌಂಗಿನ ತೋಂಟಮಂ ಕಡಿವ 
ತೋಂಟಗನುಮಂ (ಧರ್ಮಾಮೃ. ೮-೫೧). 
[< ಸಂ. ಕ್ರಮುಕ] 
ಕನುಂಜು "ಕವಿಂಜ' ನೋ. 
ಕವುಂಡೆ, 'ಕೌಂಡೆ (ನಾ). ಒಂದು ಬಗೆಯ ಮರೆ: *ಕವುಂಡೆ, ಉಂಡೆ ? 
(ಶಮದ. ೧೫೭ ಪ್ರಯೋ) ; ನೆಯನಜಲಂಗೆಳುಣ್ಮುವೊಡೆ ಬಿಕ್ಕುವೊಡಂ 
೬ ಕವೆಂಡೆ (ಪಾಕಾಂ. ಕೌಂಡೆ]ಯ ರಸಮಕ್ಕೆ (ಲೋಕೋಪ. ೯-೨೦೫). 
ಕೌಂಡೆ : “ ಕಾಂಡೆ [ಪಾಠಾಂ. ಕಉಡೇ?) ಕುಂಡಿನಿಯಕ್ಕು * (ಮಂಗರಾ. 
೪೧-೩೩). (1) 
ಕವುಂದಿ, ಕವದಿ, ಕವಿದಿ, ಕವುದಿ, ಕೌಂದಿ, ಕೌದಿ (ನಾ). ಕಂತೆ; 
ತುಂಡು ಬಟ್ಟಿಗಳನ್ನು ಕೂಡಿಸಿ ಹೊಲಿದ ಹಚ್ಚಡ; (ಎತ್ತಿನ ಬೆನ್ನಿಗೆ 
ಹಾಕುವ) ಸಬರ: “ಕಂಛೆ ಕವುಂದಿ” (ವಸ್ತು ಕೋ. ೫೦-೩೧). 
ಕವದಿ: ಕಾನಿಬಣ್ಣದ ಕವದಿಯ ಜೋಳಿಗೆಯ ಕುಂಟುಳಾಲಿಗೆ ವೈದ್ಯ 
(ಹುಚ್ಚಾಟ. ೨೮). ನಿದಿ: “ಕಂತೆ -ಕವಿದಿ* (ನಾಚಿ ರಾ. ಕಿ). 
ಕವುದಿ : *ಕವುದಿಗಳೆಯ್ದೆ ಸಬರಮಕ್ಕು? (ಮಂ ಗರಾ. ೧೦೨-೩); 
ಕವುದಿಗಳಂ ಹೊಲಿವ ಉಯಕವೆ ತನಗಾಗಿ (ಬಸಪು. ೨೩-೩), ಕೆವುದಿಗೆ 
ಹಲ್ಲು ಬಂದಂತಾಡಿಸುವುದು ಕಾಲವೊ ಕರ್ಮವೊ (ಧರಚ. ೪೮-೯೧) ; 
ಮೂಲಕಿಳೆಯನುಟ್ಟಾತ ಹಾಜುವಡೆ ಸ್ವರ್ಗಕ್ಕೆ ನೂಜಕಿಂಟು ಎಳೆಯ ಕವುದಿ 
ಯನು ಹೊದ್ದಾತ ಹಾಜನೇಕಯ್ಯ (ಸರ್ವಜ್ಞ. ೯೨೭) ; ಎತ್ತು ಹಾರುವುದ 
ಕ್ಕಿಂತ ಮುಂಚೆ ಕವುದಿ ಹಾರಿತು (ಗಾದೆ). ಕೌಂದಿ: ಅಂತೆಯಾಗಲಿ 
ಯೆಂದು ಕೌಂದಿಯಂ ಪುಟ್ಫಿರಲು (ಪ್ರಭುಷ. ೮-೯೭). ಕೌದಿ: ೪ ಕಾದಿಗೆ 
ಮೂಲೆ ಘಂಟಿ (ಎಕ. 2೭1೪, ನಂಜನ. ೨೮೯-೨೦ ; 1847) ; ಯಾನ ಎತ್ತು 
ಕುದುರೆ ಮೊದಲಾದವರ ಸ್ಥಾನ ಏರುವ ಬಳಿಯ ಆಸನ ಕೌದಿ ಹಲ್ಲಣ 
ಮೊದಲಾದವರ ಆಸಕ್ತಿ ಹೊಂದಿ ಕುಳ್ಳಿರುವಲ್ಲಿ ವೈಕಲ್ಮಂ ಶಕ್ತಿಯಿಲ್ಲ 
ದಿರೂಣವು (ದಾಹಟೀ. ೨-೪-೫೧ ವ). 
[ದೇ. ॥ ತಮಿ. ಕವನ್ಹಿ, 'ಕವನ್ಹಿಗೈ; ಮಲ, ಕನಿಯನ್‌) 


ಕವುಚ್ಚು 


ಕವುಚು, "ಕವಿಚ್ಚು' ನೋ. 

ಕವುಚ್ಮು "ಕವಿಚ್ಮು? ನೋ. 

ಕವುಚು (ನಾ). ದುರ್ನಾತ; ದುರ್ವಾಸನೆ: ಕಂಕುಳೆಂಬುದು ಕವುಚಿನ 
ತವರುಮನೆ (ಅವಚಂ, ೧೦೪-೪೭೪) ; ಕಕ್ಷವೆಂಬುದು 'ಕವುಚಿನ ತನರು 
ಮನೆ (ಅವಚಂ. ೧೮೭-೮೪೨). 
[ಡೇ. ॥ ಹು. ಕವಿಚ್ಚು; ತೆಲು. ಕವುಡು, ಕೌಚು] 
ಕವುಜಗೆ "ಕವಿಂಜ? ನೋ. 
ಕವುಜು "ಕವಿಂಜ' ನೋ. 
ಕವುಟಿಕಾಯಿ "ಕವಡೆಕಾಯಿ' 
ಕವುಡೆ "ಕವಡ್ಕೆ' ನೋ. 
ಕವುತುಕೆ (ಗು). ಆಶ್ಚರ್ಯಕರವಾದ; ಕುತೂಹಲವನ್ನು ಹುಟ್ಟಿ 
ಸುವ: ಭೂತಳ ಭೂನುತೆ ರುಗುಮಿಣಿಯಂಬಳ ಕವುತುಕ' ಕಥೆಯನು 
ಕೇಳೀ (ಕಾಮಕ. ೧-೧೫). [< ಸಂ. ಕೌತುಕ] 

ಕವುದಿ "ಕವುಂದಿ' ನೋ. 

ಕವುರ್‌, (ಕ್ರಿ). ಸ್ಪಂದಿಸು; ಹೊಯ್ದಾಡು (?) : ಭೀಕರಾರಣ್ಮಸಂಚಾರ 
ಪದಶ್ರಾಂತಂ ಬೃ ತ್ಯ ರ್ದಮಿತ ತನು ಕವೆರ್ವಳ್ಳೆ [ಪಾಠಾಂ. ರ್ತೋಲ] 
ಖೋಟ ಟರ »** ದೀರ್ಫ್ಥಜೀಹಂ ವರಾಹಂ (ಸೂಕ್ತಿ ಸು. 
೩-೩೬). [?) 

ಕವುರ್‌, (ನಾ). (ಕುದುರೆಗಳಿಗೆ ಪ್ರಸಿದ್ಧ ವಾದ) ದೇಶಗಳಲ್ಲಿ 
ಒಂದು (?): ಖರ ಗಂಧರ್ವ ಕವುರ್‌  ಖಕಿವೇಷ್ಮ ವಿಭವಂ modes 
ಜಾಳಂಧರಂ ತುರಗಂ... ಸೇಹುಣಮಾದಿಯಾಗಲಿನಿತುಂ ಕ್ಷೆ "ತ್ರಂ 
ಗಳೊಳ್‌ ಪುಟ್ಟು ಗುಂ (ಅಶ್ವಶಾ. ೬-೭೭). [7] 

ಕವುರಿ (ನಾ). ಬಂದು ಬಗೆಯ ಸಸ್ಯ (6). [ಆ ಸಂ. ಕವರೀ?] 

ಕವುರು "ಕಮಲ್ಲು? ನೋ. 

ಕವುಲು "ಕೌಲ್ಕು” ನೋ. 

ಕೆವುಲುಕರಾರು "ಕೌಲುಕರಾರು? ನೋ. 

ಕೆವುಲುಮರ (ನಾ). ಒಂದು ಬಗೆಯ ಮರ: ಗವುಜಲ್‌ಮರ, ಕವುಲು 
ಮರೆ... . ಕಾವಲ್‌, ಹೆಣ್ಣುಮತ್ತಿ (ಮೈಔಗಿ. ೧೮-೩೧೯). [? + ಮರ್ಮ) 

ಕವುಷಲಿಪಿ (ನಾ). ಒಂದು ಬಗೆಯ ಲಿಪಿ: ಕಾಕಲಿಸಿ, ಕಪುಸಲಿಸಿ, 
ನಿಗಮಲಿಪಿ... ಯಾ ಅಗಣಿತಲಿಪಿಗಳ ನೋಡಲರಿಯದೆ ಬಿಜ್ಜಳರಾಯನ 
ಸಭೆಯೊಳು ಕಳಕಳಗೊಳುತ್ತಿದ್ದರು ವಿದ್ವಾಂಸರುಗಳೆಲ್ಲಾ (ಭಾಸ್ಕರ. 
೭೭-೫). [ಕವುಷ? + ಲಿಪಿ) 

ಕವುಸ್ತುಭ (ನಾ). - ಕೌಸ್ತುಭ: ಕಲ್ಲಪ್ಪ ಹೇಮಸಾಗರದಲ್ಲಿಯ 
ಕವುಸ್ತುಭಮಿದೆನಿಪ ಕಮಳಾಭರಣದ ಕಲ್ಲಪ್ಪ ರುಚಿರಕಳೆಗಳ ಕಲ್ಲಪ್ಪನ 
(ಎಕ. ೫1, ಹೊಳಲೈ. ೧೩೬-೬೬; 1307). [೮ ಸಂ. ಕೌಸ್ತುಭ] 

ಕವುಳೆಂದೆ "ಕವಿಲಂದೆ' ನೋ. 

ಕವುಳೆಗೋಲ್‌ "ಕವಲ್ಲೋಲ್‌ ನೋ. 

ಕವುಳಿಗೆ (ನಾ). ಮೋಸಗಾರಿಕೆ; ಡಂಭಕತನ: ನೋಡೆಲವೊ ಬಗೆದ 
ಕೋಪಾಟೋಪ ಮನ್ನವನ ಕವುಳಿಗವಿದಲ್ಲೆಂದನು (ತುರಂಗ. ೬೩-೮). 

[ಆ ಸಂ. ಕಾಲಿಕ] 

ಕವುಳು, ಕೌಳ್ಳು (ನಾ). ಕೆನ್ನೆ; ಕಪೋಲ; ಗಲ್ಲ: ಅವಳ ಕವುಳನ್ನು 
ಚಿವುಟಿ, ಒಳಕ್ಕೆ ಹೋದಳು (ಮುಗಿಯು. ೨೪೮); ಕವುಳುಗಳನ್ನು ಮೂಗು 
ಬಾಯಿಗಳಿಂದ ಪ್ರತ್ಕೇ ಕಸುತ್ತ, ಗೆಲವಿನಿಂದ ಕೂಡಿದ ಎರಡು ಗೀರುಗಳು 
(ಕಟಸಾ. ೫೪1 ಪೀಠಿಕೆ). ಕೌಳ್ಳು : ಹಣೆಗೆ ಇಷ್ಟು ಕುಂಕುಮ, ಕಣ್ಣಿ 
ಗಿಷ್ಟು ಕಾಡಿಗೆ, ಉಳಿಗಿಷ್ಟು ಅರಿಸಿನ ಹಚ್ಚದಿದ್ದರೆ (ಬಾಲಪ್ರ. 11, ೯೮೩). 

[ದೇ.॥ ತಮಿ. ಕವುಳ್‌; ಮಲ. ಕವಿಳ್‌, / ಸಂ. ಕಪೋಲ) 


ನೋ. 


ಗಿ೬೨೯ 


25 


ಕನೆಗೋಲ್‌ 


ಕವುಳುಡೆ, ಕೌಳುಡೆ (ನಾ). ಮೆತ್ತಿ; ದಿಂಬು; ಲೋಡು: 
ಕವಲಂಬಾ ತಲೆಗಿಂಬೆನೆ ಕವುಳುಡೆ ಶರಮಂಚವೆರಸದಂತಿಯ ಹಾಸಂಬಿವು 
ಬಾಣಂ ಬಿಡದೆಸೆದಿರೆ (ಗದಾಯು. ೫-೩೯) ; ಕವುಳುಡೆ ಧವಳಚ್ಛತ್ರಮು 
ಮಿವೊಪ್ಪೆ ಪಾಸಂ ಸಮಂತು ಪಾಸುವುದದಆಕೊಳ್‌ (ಮದತಿ. ೧೦-೨೨). 
ಕೌಳುಡೆ: “ಮೂಡಾವಿಯೆಂದುಂ, ಕೌಳುಡೆಯೆಂದುಂ, ಮಲಗು? 
(ಕಶಸಾ. ೧೭-೩೨೪); ಬೆಳ್ಳೆ ಸೆದಿರ್ದ ಕೌಳುಡೆಯನೊಂದಂ ನೆಮ್ಮಿ 
ಕುಳ್ಳಿರ್ದ ಕೋಮಳೆಯಂ (ಕಾದಂಪೂ. ೧೦೧೩) ; ಹೈಮವತಿಯ ಕೌಳುಡೆ 
ಗಳೊ ನನಕಾಂತಿಲಕ್ಷ್ಮಿ, ಸಂತಸದಿರ್ಪೆಡೆಗಳೊ (ಗಿರಿ. ೧೦-೫೮); 
ಅಂಚೆದುಪ್ಪು ಳುವಾಸು ಕೌಳುಡೆ ಮಲಗು ಪೊಣ್ಮಂಚಿಯ ಮೇಲ್ಲಟ್ಟು 
(ಭರಚ. ೧೫-೨೭), ಹಿರಿಪೊಡವಿರಾಣಿಯರ ಕರ್ಬಟ್ಟಿಯ ಕೌಳುಡೆಗಳಂ 
ತೆಯುಂ ತೋರ್ಕೆವೆತ್ತ ತೋರದೊಡೆಗಳಿಂ (ಚಿಕವಂ. ೩೨-೨೧). [1] 

ಕವುಅಂಡು, ಕೌಲಾಡು (ಕ್ರಿ). ಸುಟ್ಟವಾಸನೆ ಹೊಡೆ; ಹೊಗೆನಾತ 
ಬಡಿ: ಕೈಗೊಳ್ಳಿಯಲಿ ಕವುಣಿಡಲು[ಪಾಕಾಂ. ಕಾಜಕಿಡಲು] ಸುಟ್ಟರು 
ಮೋಹಕಿಗಳ (ತೊರರಾ. ೬-೧೧೯). ಕೌೌಆಂಡು: ತೊಡೆದ ಭಸಿತಂ 
ಧೂಮವಿಡೆ ಮೆಯ್ಯ ರೋಮ *ಔಜಕಡೆ (ಹಡಕಾ. ೨-೩೩); ಉರಿದವರಸನ 
ನಖನಿಕರ ಹೊಗೆವೆರಸಿ ಕೌಜಕಿಡಲೋಡಿ ಹೊಕ್ಕರು ನರೆ ವೃಕೋದರರು 

ಮೋಟಕಿಗಳ ಮಾಸೆಗಳ ಗಡ್ಡವ ಕೌಟ್‌ಡಲು 
ಸುಡಬೇಕು (ತೊರರಾ. ೫-೭-೩೭); ಮಿಕ್ಕು ಸೂಸುವ ತೂಜುಗಿಡಿಗಳ 
ಕಣಾಳಿಗಳ ಕೌಜಕಿಡುವ ಪೊತ್ತುಗೆಗಳ (ಜೈಮಿಭಾ. ೧೩-೧೨). 

[ಕವಲು (೮. ಕಮಜ್ಜು) + ಇಡು] 

ಕವಲು "ಕಮಜ್ಜು' ನೋ. 

ಕವೇಂಕೀಳ್‌, ಕೌಜೀಳ್‌, ಕೌಆಕೀಟಾ (ಕ್ರಿ). ಸುಟ್ಟವಾಸನೆ 
ಹೊಡೆ; ಹೊಗೆನಾತ ಬಡಿ: ಸೂರ್ಯಂ ಕ್ಷುಧಾಪೀಡಿತನಖಸುತೆ 
ಕೆಯ್ನಾಡೆ ನಿಸ್ಸಾರ ಕಾಷ್ಮಪ್ರಸರಂ ಕವುಜಕಿಳ್ಹುದೋ [ಖಾಕಾಂ. ಉೌಜಕೀ 
ಳ್ಥುದೋ)] (ಗಿರಿಕ. ೯-೨೮). ಕೌಲಕೇಳ್‌ : ಕೇಸುರಿಯ ಕಿಡಿಗಳ 
ಗಡಣದಲಿ ಕೌಜಕಿದ್ದು (ಕುವ್ಯಾಆ. ೨೦-೬೧). ಕೌಲ್‌ : ಚಂದ್ರನ 
ಕಪೂ೯ರಮನಾಂ ಬಿಸುಟ್ಟಿನದಜಕೊಳ್‌ ಕೌಜೇಟದಂತಿರ್ಪವೋಲ್‌ 
(ದಶಳು. ೧೦-೧೨). 

[ಕವುಜು (ಆ ಕಮಜ್ಜು) 4 ಏಳ್‌ (ಆ. ಏಟ್‌್‌,)] 


(ಕುವ್ಯಾಗ. ೧೧-೬೭) ; 


30 ೫ನೆ (ನಾ). ೧. ಕವಲಾಗಿರುವ ಮರದ ಕೋಲು ; ಕವೆಗೋಲು : 


33 


40 


45 


ಹೊತ್ತ ಕೊಂಗವ ಇಳುಹುವರಿಲ್ಲ ಸಡ್ಡೆಗೆ ಮೂಜು ಕವೆ ವೊಂದೆ ಬಿತ್ತವಟ್ಟ 
(ಕಲ್ಯಾಶಾಂ. ೧೦೨-೬) ; ಹಾಕಿದಿಚ್ಚಣಿಗೆಯ ಕಂಡು ಸುವೀರರು ನೂಂಕಿ 
ಕವೆಗಳಿಂದಲೊತ್ತೆ (ಅನಂಚ. ೧೮-೭೩). (ಆಲಂ) ಎರಡು 
ಮಾತು; “ಮೋಸ, ತಟವಟ” (ಹದಿಬ. ಕೋಶ): ಪವಣಿಲ್ಲದೆ 
ಪಲವಗೆ ಮಾತನಾಡದೆ ಕವೆಕೋಡುಗಳನು ಕಾಣಿಸದೆ (ಹದಿಬ, ೩-೨೪). 
(ದೇ. ॥ ತಮಿ. ಕವೈ; ಮಲ. ಕವ; ತುಳು. ಕಬೆ] 

ಕೆವೆಕಡ್ಡಿ, ಕವೆಗಡ್ಡಿ (ನಾ). - ಕವೆಗೋಲ್‌ ೧: ಬಸರಿಯರು ಸತ್ತರೆ 
ಅವರನ್ನು ಕಾಡುಗಿಡದಲ್ಲಿರಿಸಿ ಕತ್ತಿನ ನೇರಕ್ಕೆ ಕವೆಕಡ್ಡಿ ಯನ್ನು ಕೊಟ್ಟು 
ಎಲೆ ಮುಚ್ಚಿ ಗಡಿಗೆಯಲ್ಲಿ ನೀರಿಟ್ಟು ಬಂದುಬಿಡುತ್ತಿದ್ದರು (ಹುಟ್ಟ ಹ. ೬೮). 
ಕವೆಗೆಡ್ಡಿ: ಹಿಟ್ಟನ ದೊಣ್ಣೆ, ಕವೆಗಡ್ಡಿಗಳು. . . ಎಲ್ಲವನ್ನೂ ಹೊರ 
ಗೆಸೆದು (ಸರ್ವಮಂ. ೧೬). [ಕವೆ + ಕಡ್ಡಿ) 

ಕವೆಗಡ್ಡಿ "ಕವೆಕಡ್ಡಿ' ನೋ. 

ಕವೆಗೋಲ್‌, ಕಬೆಕ್ಕೋಲು, ಕವೆಗೋಲು (ನಾ).೧. ಕವಲಾಗಿರುವ 
ಕೋಲು. ೨. ಕವಲು ಬಾಯುಳ್ಳ ಒಂದು ಆಯುಧ: ಕನೆಗೋಲಿಂ 
ತಿವಿದಿಕ್ಕಿ ಕಕ್ಕಡೆಗಳಿಂ ಕೈಯಿಟ್ಟಯಿಂದಿ ಟ್ಟು (ಚಿಕವಿ, ೨-೪೭) 
ಕರಗಸದ ಇಟ್ಟಿಯ ಕನೆಗೋಲ ಇರ್ಕುಲಕಿಯೆ (ಕಾಮಾಶ್ಚ. ೭೯-೨೧). 


ಕನೆಗೋಲು 


ಕಬೆಕ್ಕೋಲು: ೧. ಕೈಯಲ್ಲೊಂದು "ಕಬೆಕ್ಕ್ಟ್ಯೋಲು' ಹಿಡಿದು 
ಕೊಂಡೇ ಬಂದ (ಕೈಮಾಂಸ. ೫೪). ಕವೆಗೋಲು : ೧. ಹಸಿವಿದಿರ ಕವೆ 
[ಪಾಠಾಂ, ಡೆ] ಗೋಲೊಳಗೆ ಕಟ್ಟಿ (ಸೂಪಶಾ. ೪-೫೪); ಚೇಳು 
ಬಾಣಗಳ ಉಾಟಳವುಪ್ಪಿನ ತಿತ್ತಿ ಸಾಲುವಿಡಿದ ಕನೆಗೋಲು (ಕಂನವಿ. 
೧೧-೧೩೪) ; ಹಿಟ್ಟಿನ ಮಡಕೆ ಕನೆಗೋಲಿಗೆ ಮೂರುಕಡೆ ಅರಳೆ ಬತ್ತಿ | 5 
ಹಚ್ಚಿದರು (ನನ್ನೂರು. ೨೮೮). 
[ಕವೆ + ಕೋಲ್‌. 1 ತುಳು. ಕಬೆಕ್ಕೋಲು] 

ಕನೆಗೋಲು "ಕವೆಗೋಲ್‌' ನೋ. 

ಕವೆಯರ "ಕೆಯ್ವಾರ್ಕ' ನೋ. 

ಕವೆಯಾರ "ಕೆಯ್ವಾರ್ಯ' ನೋ. 10 

ಕವೋಡಿ "ಕವಡ್ಮಿ' ನೋ. 

ಕವೋಷ್ಮ (ಗು). ತುಸು ಬೆಚ್ಚಗಿನ; ಉಗುರು ಬೆಚ್ಚಗಾದ : ನಲ್ಲಳ 
ಕಟಾಕ್ಷದತ್ತಣಿಂ ಬಸಿವ ಕವೋಷ್ಣಬಾಷ್ಟವಾರಿಯಂ ತನ್ನುತ್ತರಿಗೆಯ 
ಕಿಟಸ್ಸಿಟಂಗಿನಿಂ ತೊಡೆದುಂ (ಕಾಮಾಶ್ವ. ೨೦-೧೪). [ಸಂ.) 

ಕವ್ಯ (ನಾ). ೧. ಪಿತೃದೇವತೆಗಳ ಒಂದು ವರ್ಗ. ೨. ಶ್ರಾದ್ಧಾದಿ 18 
ಗಳಲ್ಲಿ ಪಿತೃಗಳಿಗೆ ಕೊಡುವ ಪಿಂಡ: ದರ್ಭೆ ತಿಲ ಮೊದಲೆನಿಪ ವಸ್ತು 
ಗಳು ಈ ಧರೆಯಲಹ ಹವ್ಯಕವ್ಯಗಳಾದುಭಯ ಕರ್ಮಗಳ ಬಯಕೆಗೆ 
ಸಾಧನಗಳಾದಂತೆ (ಗಗತಾ. ೧೪-೩೬); ಶ್ರದ್ಧೆಯಿಂ ಹವ್ಯಕವ್ಯಂಗಳಂ 
ಭಕ್ತಿಯಿಂ ದೇವತಾಪೂಜೆಯಂ ಗೆಯ್ಕುತುಂ (ಅದ್ಭುತ. ೭-೧೫). 

[ಸಂ.] 20 

ಕನ್ಶಅಕೆ (ನಾ). ಒಂದು ಪ್ರದೇಶ (?) : ಅತ್ತಿ ನೆಲ್ವಾಗಿಲ್ಕೇಆಿಯು ಕವ್ಯ 
(1) ಆಕೆ ಪುಳಿಯು ಅನೆ(?)ತ್ರಮ(1)ದಿಳಗು ಪನೆಕೊಡುಪಾದಿ ಮಣ್ಣು 
(ಇಆ. XIV, ೨೬೩-೬೧ ; 9ನೆಯ ಶತ). 


[) 

ಕವ್ಪರಿ "ಕವ್ವರಿ' ನೋ. 

ಕವ್ವರಿಗೊಳ್‌ "ಕವ್ವರೆಗೊಳ್‌' ನೋ. 25 

ಕವ್ವರಿಸು (ಕ್ರಿ). ಸುತ್ತುಗಟ್ಟು; ಮುತ್ತು; ಬಳಸು; ವ್ಯಾಪಿಸು; 
ಹಬ್ಬು: ಮಸಗಿ ಸುಲದು ನೆಗೆದು ಕವ್ವರಿಸಿ ಕವಿವ ಸೊರ್ಕಿನ ಸೊವ 
ಡಿಂಗಂ (ಅನಂಪು. ೨-೨೯ ವ); ಕಬ್ಬೊಗೆ ತುಂತುಜಗಿಡಿ ಸಹ ನಭವನು 
ಹಬ್ಬಿ ಕೊಬ್ಬಿತು ಕವ್ವರಿಸಿ (ಸಾಗಳು. ೧೭-೬೮) ; ಕವ್ವರಿಸುವ ಕಾಂತಿರಸ 
ದಿಂದ ನೃಪನ ಕಣ್ಮವ್ವಳಿಸುವವೊಲೆಸೆದರು (ಭರಚ. ೧೩-೫೫). 30 

[ಕವ್ವಕೆ + -ಇಸ್ಕು] 

ಕವ್ವರೆ, ಕವ್ವರಿ, ಕಾವ್ವರಿ, ಕೋವರಿ, ಕೌವರಿ, ಕೌವರೆ (ನಾ). 
೧. ಬಳಸಿ ಬರುವಿಕೆ; ಸುತ್ತುವಿಕೆ; ಭ್ರಮಣ. ೨. ಸಡಗರ; 
ಸಂಭ್ರಮ: ಸಕಲಾವನಿಯೊಪ್ಪುವ ಭೂಪರೆಯ್ದೆ ಕವ್ವರೆ ಮಿಗೆ ಕುಂಡಿನಾ 
ಪುರಕೆ ಬಂದುದು (ನಳಚಂ. ೨೫೧); ಪನಸದ್ರುಮದ ಗಡಣಮಿಡಿದೆಸೆಯುತ್ತ |35 
ಮಿರ್ದುವನಿಶಂ ಚೆಲ್ವುವಡೆದು ಫಲಭಾರದಿಂದಿಟ್ಟಿಣಿಸುತೆಲ್ಲೆಡೆಗಳೊಳು 
ನಾಡೆ ಕವ್ವರೆಯೊಳು (ಸಿದ್ಧೇಪು, ೨-೧೧). ಕೆವ್ವರಿ: ೧, ಕವ್ವರಿ, ಅವ್ವಳಿ 
(ಶಬ್ದಾನು. ೬೭ ವ್ಯಾಖ್ಯಾ). ಕಾವ್ವರಿ: ೧, ಕುಟ್ಟ ತಟ್ಟದ ಗಧೆಗಳೊಳು 
ಕಿಡಿ ಹುಟ್ಟ ಮಿಂಬುಳದಂತೆ ಕಾವ್ವರಿ (ಪಾಠಾಂ.ಕೌವ್ವರಿ]ಯಿಟ್ಟು(ಜಿರಾಹಾ. 
೨೪೦-೨೯). ಕೋವರಿ: ೨. “ಸಂಭ್ರಮ ; ಡಾವರಿಸಿದುದು ? |40 
(ಚತುನಿ. ಕಿ.1, ೨೦): ತರುಣಿ ಕಡಂಗಿ ಕೋವರಿಯೊಳಾತನ ಚಿತ್ತಪರೀಕ್ಷೆ 
ಗಾಗಿ ಬಂಧುರೆ ಹೃದಯಸ್ಮ ಳಂ ಬಗಿದುಪೊಕ್ಕಳೋ ನಾನಜಕಿಯೆಂ 
(ವೀರವಿ. ೬-೭೭). ಕೌವರಿ: ೨. *ಕೌವರಿ- ಸಂಭ್ರಮಂ? (ಶಮದ. 
ಸರಿ. ೨); ಕೊಲ್ಲಾರಿಗಳ ಕೌವರಿ [ಪಾಠಾಂ. ರೆ] ಯೊಳು ನಡೆದರು 
ಸೊಗಸಿನಿಂ (ಚರಮ. ೫-೨೧); ಸಕಲಜನಮೆಯ್ದೆ ಕೀರ್ತಿಸಿದರಣ | 45 
ದೀತನೇ ದಕ್ಷಿಣಾಮೂರ್ತಿಯೆಂದು ಕೌವರಿಯಿಂ (ಪಾಸೋಪು. ೧೦-೨). 


೧೬೬೦ 


ಕಶಾಂಗ 


ಕೌವಕೆ: ೨. *ಕೌವರೆಯೆಂದು ಸಂಭ್ರಮಂ? (ಶೆಬ್ದಮಂ. ೫೨); 
*ಕೌವರೆ [ಪಾಠಾಂ. ರಿ]ಯೆಂಬ ಶಬ್ದಂ (ಕವ್ವರೆ - ಕೌವರಿ) - ಸಂಭ್ರಮ 
ದಲ್ಲಿಯುಂ, ಸಮುದ್ರದ ತೆರೆಯಲ್ಲಿಯುಂ? (ಶಮದ. ಮ. ೩೦೭) ; 
ಕೌವರೆಯಿಂದೆ ಬಂದಭವಗುಸಿರೆ (ಪಾಸೋಪು. ೮-೨೩); ಬಸಂತಂ 
ಸಂತಸದೊಂದು ಕೌವರೆಯೊಳ್‌ ಬಂದನೆ (ರಾಮಾಶ್ವ. ೫೭-೭೩). [?] 
ಕವ್ವರೆಗೊಳ್‌, ಕವ್ವರಿಗೊಳ್‌, ಕೌವರೆಗೊಳ್‌ (ಕ್ರಿ). ೧. ಸಡಗರಿಸು ; 
ಸಂಭ್ರಮಿಸು; ಆತುರಪಡು : ಜನಂ ಕೂಡೆ ಕವ್ವರೆಗೊಂಡೆಯ್ದಕೆ 
ನೋಡಲೆಂದು ಪರಿದಳ್‌ ಚಕ್ರೇಶ ಸೌಂದರ್ಯಮಂ (ಆದಿಪು. ೧೧-೨೨) ; 
ಕವ್ವರೆಗೊಂಡು ನೋಟ್ಬ ಜನಮಂ ಕಂಡು (ಚಾವುಂಪು. ೧೦೮-೫); 
ಜವ್ವನಸೊಕ್ಕಿವರಿಗೆ ನೋಡು ಮಾಡವ ಕವ್ವರೆಗೊಂಡೇಜುತಹರೆ 
(ಭರಚ. ೫-೧೫). ೨. ಬಯಸು; ಮೋಹಿಸು: ತದ್ದಂಧಮಂಕವ್ವರೆ 
ಗೊಂಡೋರಂತೆ ಸುತ್ತಿರ್ದಳಿಕುಳದ (ಕಾದಂಪೂ. ೧೨೨), ಮೆಯ್ಯ 
ಸುಯ್ಯ ಕಡುಗಂಪಿಂಗೆ ಕವ್ವರೆಗೊಂಡು ಮುಸುಜ್‌ ಮೊರೆವ ತುಂಬಿ 
(ಚಂದ್ರಪು. ೫-೬೫ ವ); ಅಂಗಸಾರಭಕೆ ಕವ್ವರೆಗೊಳ್ತಳಿ ಮಾಲೆ 
(ಕುಸುಮಾ, ೧೪-೧೧೭). &. ಚಕಿತವಾಗು; ಬೆರಗಾಗು; 
ಮರುಳಾಗು; ಭ್ರಾಂತಿಗೊಳ್ಳು : ಎಲ್ಲಿಯದೀ ಬೆಳಗೆಂದು ಕನ್ವರೆ 
ಗೊಂಡು ನಿಲ್ಲದೆ (ಆನ ಂಚ. ೨-೫೧); ಅವನು ಕವ್ವರೆಗೊಂಡು 
ಉತ್ತರಕೊಡದೆ ಮನೆಯತ್ತ ಓಟಬಿಟ್ಟನು (ಕನಕೆ. ೧೨೭). 
೪. ಮುಸುಕು; ಮುತ್ತು; ಆವರಿಸು. "ಕೆವ್ವರೆಗೊಳಿಸು? ಪರಾ. 
ಕನ್ನರಿಗೊಳ್‌: ೧. ಪೊಂಗೇದಗೆಯ ಪರಿಮಳಕ್ಕೆ ಕವ್ವರಿಗೊಂಡು ಬಪ್ಪ 
ತುಂಬಿವಿಂಡ ರುಂಕಾರಮೆ ಗೀತಮಾಗೆ (ಧರ್ಮಪ. ೧-೪೦ ವ); ಅನೆಯ 
ಪಿಂಗಡೆ ಕವ್ವರಿಗೊಂಡು ಮತ್ತಾ ನಗರೀಜನವೆಲ್ಲಾ ಬರಲು (ಪ್ರಭಂಜ. 
೨-೮೨); ಫುಲ್ಲಾ ಸ್ತ್ರನಾಣೆಯೆಂದೆಲ್ಲ ಕವ್ವರಿಗೊಂಡೊದಗಿತು (ಭೈರವೇ. 
೨-೪೨) ಕೌವರೆಗೊಳ್‌ : ೧. ಕೌವರೆಗೊಂಡು ನೆರೆದು ಪರಿತಂದು 
ನೋಟ್ಬಿ ಪುರಜನಂಗಳಲ್ಲಿ (ಪಂರಾಮಾ. ೬-೧೭೭ವ). ೨. ಪಸಿದಂತಕನೋ 
ಕೆಳಲ್ಲ ಕೇಸರಿಯೊ ಯುಗಾಂತದುಗ್ರಕರಮಪ್ಪುರಿಯೋ ಕವಿತಪ್ಪುದೆಂದು 
ಕೌವರೆಗೊಳೆ ಕೌರವಾಗ್ರಣಿಯ ಸೇನೆ (ಮಹಾನೇ. ೧೨-೧೩೫). 
[ಕವ್ವರೆ + ಕೊಳ್ಕ್‌] 
ಕವ್ವರೆಗೊಳಿಸು (ಕ್ರಿ). ೧. ಮರುಳುಗೊಳಿಸು; ಮೋಹಗೊಳಿಸು: 
ಬಲ್ಲಾಳಿಕೆಯಿಂ ಬಣ್ಣ ವಿಟ್ವಿಂತೆ ತಿಣ್ಣಮಾದೊಡ್ಡುಂಗಾಡಿ ಸಭೆಯ 
ಕಣ್ಣಳಂ ಕವ್ವರೆಗೊಳಿಸೆ (ಅನಂಪು. ೨-೨೬ ವ). ೨. ಮುಸುಕುವಂತೆ 
ಮಾಡು; ಆವರಿಸು: ತನ್ನ ತನುವಿನ ರಾಗಚಿಹ್ನಂಗಳಿಂ ವಿಟಪೇಟಿಕದ 
ಕಣ್ಣರಲ್ಲಳಂ ಕವ್ವರೆಗೊಳಿಸಿದ ಕಾಮುಕಿ (ಅನಂಪು. ೭-೩೬ ವ). 
[ಕವ್ವರೆಗೊಳ್‌ 4 -ಇಸ್ಕು] 
ಕವ್ವಲ್‌ (ನಾ). ಒಂದು ಬಗೆಯ ಮರ: *ಕಟಮೆನೆ ಕವ್ವಲಕ್ಕು 
(ಪಾಠಾಂ. ಕಟುವೆನೆ ಕಳವಲಕು) ೫ (ಮಂಗರಾ. ೩೬-೧೬). [2] 
ಕವ್ಚೆಸುರಿಗೊಳೆ (ನಾ). ಒಂದು ಕೊಳದ ಹೆಸರು (?): ಸಿರಿಗಾಳು 
ಗ್ರಾಮಸೀಮ್ನಿ ಪುಲಿವುತು ತತ ಆಗತ್ಯ ಕವ್ವೆಸುರಿಗೊಳಂತತಃ ಪೆರ್ಬ್ಬುತ್ತು 
ತತ ಆಲ್ದೊರೆ ತತೋ ಆಲ್ಲೊಳ ತತೋ ನಿತ್ತಕೊಳ ,.. ನೇಜನಿಲ್ಲೆ ಆಕಿ 
ತತಃ ಕುರುಪಕೆಜ (ಎಕ. ೫1, ದಾವಣ. ೬೬-೩೨ ; 694). 
[ಕವ್ವೆಸುರಿ? + ಕೊಳ್ಳ] 
ಕಶಾಂಗೆ (ನಾ). ಚಾವಟಯಂತಿರುವ ಅವಯವ (?) : ಒಂದು 
ಕುಡಿಮಾಶೆಯಲ್ಲಿ ಮೂರು ವಿಭಾಗಗಳು - ಬುಡ (50806), ವೃಂತ 
(pedicel) ಇವೆರಡಕ್ಕೂ ಸಾಮಾನ್ಯವಾಗಿ ಒಂದೊಂದು ಭಾಗ, ಮತ್ತು 
ಬಹುಭಾಗಗಳುಳ್ಳ ಕಶಾಂಗ (Flagellum) ( ಕೀಟಬೆ. ೧೪) 
(ಸಂ. (ಕಶ 4+ ಅಂಗ)) 


ಕಶಾದಂಡ ೧೬೩೧ ಕಸಾಯೆವರ್ಣ 


ಕಶಾದಂಡ (ನಾ). ಚಾವಟಿ; ಚಬಕ; ಬಾರುಗೋಲು : *ಚಬಕುಃ ಇ | ಕಶ್ಯಪ (ನಾ). ೧. ಆಮೆ; ಕೂರ್ಮ. ೨. ಒಂದು ಬಗೆಯ ಮಾನು. 


ಕಶಾದಂಡಂ (ಕಾಶಕೃ. ೩೨); ಆವಅಯದವರೆಯೆನುತಾ ಕಶಾದಂಡದಿಂ ೩. ಒಂದು ಬಗೆಯ ಜಿಂಕೆ. ೪. ಒಬ್ಬ ಖಹಿಯ ಹೆಸರು : ಆದಿತ್ಮನ 

ಬ್ರಹ್ಮನಂ ಪೊಡೆಯಲು (ಎೀಶೈಪು. ೪-೮-೧೯) ; ಎನ್ನ ಗದಜದೆ ಕಶಾ ನಿತೃಮಾತೃಗಳಾದಾ ಕಲ್ಮಪನುಮದಿತಿಯುಂ (ಜಗವಿ. ೧-೭೫). ([ಸಂ.] 

ದಂಡದಿಂ ಹೊಡೆದನಯ್ಯ (ಭಾವಚಿಂ. ೧-೩೮). ಕಶ್ಯಪನಂದನ (ನಾ). ೧. ಕಶ್ಯಪನ ಮಗ; ಗರುಡ. ೨. ಅರುಣ. 
[ಸೆಂ. (ಕಶಾ + ದಂಡ)] 5 [ಕಶ್ಯಪ * ನಂದನ] 


ಕಶಾಪ್ರಹಾರ (ನಾ). ಚಾವಟಿಯ ಏಟು; ಚಬಕದ ಹೊಡೆತ: ಕಷ (ನಾ). ೧. ಉಜ್ಜುವಿಕೆ; ತಿಕ್ಕುವಿಕೆ. ೨. ಒರೆಗಲ್ಲು. [ಸಂ.] 
ಆ ದಿನ ಇಬ್ಬರು ಖೈದಿಗಳಿಗೆ ಕಶಾಪ್ರಪಾರವಾಗಬೇಕಾಗಿತ್ತು (ಪುನರು. ಕಷಣ (ನಾ). ೧. ಉಜ್ಜುವಿಕೆ; ಘರ್ಷಣೆ; ಮಸೆಯುವಿಕೆ: 


೨೦೭) ; ವಾಜಶ್ರವಸನಿಗೆ ಆ ಮಾತುಗಳಿಂದ ಕಶಾಪ್ರಹಾರ ಮಾಡಿದಂತಾಗಿ ಮಾದ್ಯದ್ದಜಗಂಡಭಿತ್ತಿ ಕಸಣ ಪ್ರೋದ್ಭೇದದಿಂ ಸಾರ್ದು (ಪಂಪಭಾ. 
(ಬೆತೆಂಬಾ. ೯೮). [ಸಂ. (ಕಶಾ 4+ ಪ್ರಹಾರ)) | ೪-೨೨); ಗೆಜದಂತ ಕಷಣಕಂಪಿತಕುಜಕೂಜದ್ವಿಹಗರುತಮನಾಲಿಸಿ 
ಕಶಾಭಿಘಾತ (ನಾ). - ಕಶಾಪ್ರಹಾರ: ಮುಖಲೀನಖಲೀನಕಶಾಭಿ [10 (ಅಜಿಪು. ೯-೨೬). ೨. ಒರೆ ಹಚ್ಚುವಿಕೆ. (ಸೆಂ, 
ಘಾತದಿಂ ತೊಟ್ಟನೆ ನೋವನೆಯ್ದಿದಂ (ಪಂರಾಮಾ. ೪-೧೧೫); ಕುದಿರೆ| | ಕಷಾಯ (ಗು). ೧. ಸುವಾಸನೆಯಿಂದ ಕೂಡಿದೆ; ಪರಿಮಳದ. 
. » ವಿವಿಧಾಯುಧಂಗಳೊಳಗೊಂದನೆ ಸೈರಿಸಲಾಆದಲ್ಲಿ ಸಿಂಹದ ಮಜ "ಕಷಾಯತೋಯ' ಪರಾ. ೨. ಕೆಂಪಾಗಿರುವ. "ಕಷಾಯಾಕ್ಷ' 
ಮೇಘಘರ್ಜನೆಗೆ ಸೈರಿಸದಂತೆ ಕಶಾಭಿಘಾತಮಂ (ಅಶ್ವಶಾ. ೭-೭೦). ಪರಾ. ೩. ಒಗರಿನಿಂದ ಕೂಡಿದ. "ಕಷಾಯಕಂಠ' ಪರಾ. (ನಾ). 
[ಸೆಂ. (ಕಶಾ + ಅಭಿಫಾತ)] ೪. ಸುಗಂಧ; ಸುವಾಸನೆ: “ಕಷಾಯ ಕಟುತಿಕ್ತಗಳು ಸೌರಭ್ಯ 
ಕಕಾರ್ಹ (ಗು). ಚಬಕದಿಂದ ದಂಡಿಸಬೇಕಾದ; ಚಾಟಯಿಂದ|15| ಮೆಂಡೆನಿಪುವು” (ಮಂಗರಾ. ೧೪೧ ೧೪); ಕಮಳ ಕುವಳಯ ರಜಃ 
ಹೊಡೆಯಲು ತಳ್ಳ. (ಸಂ. | ಕಷಾಯ ಪರಿಮಿಳದಳಿಪಟಳಜಓಳಮಾಗಿ ಬಂದು ತೀಡುವ ಮಂದಾನಿಳನಿಂ 
ಕಶಿ "ಕಸ್ಕಿ' ನೋ. (ಪಂಪಭಾ. ೮-೩೭ವ). ೫. ಕೆಂಪುಬ ಣ್ಣ; ಕಂದುಗೆಂಪು. 
ಕಶಿಕಟ್ಟು "ಕಸಿಕಟ್ಟು? ನೋ. "ಕಷಾಯವರ್ಣ' ಪರಾ. ೬. ಮಧುರವಾದ ಧ್ವೆನಿಯುಳ್ಳದ್ದು. 
ಕಶಿಫು(ನಾ). ೧. ಚಾಪೆ. ೨. ಹಾಸಿಗೆ. ೩. ತಲೆದಿಂಬು. ೪. ಆಹಾರ. ೩. ಮೂಲಿಕೆಗಳನ್ನು ಭಟ್ಟಿಯಿಳಿಸಿ ತೆಗೆದ ರಸ: *ಔನಧಂ 
೫. ವಸ್ತ್ರ; ಬಟ್ಟಿ : “ಕಶಿಪು ವಶನಾಚ್ಛಾದನಂ ಕೂಟು ಸೀರೆಯೆನಿಕ್ಳು?' | 20 ಬೇಯಲು ಕಷಾಯಮೆನಿಸಿಕ್ಕು ? (ಮಂಗರಾ. ೧೧೫-೭) ; ಕಷಾಯವನ್ನು 
(ಮೆಂಗರಾ. ೮-೨೫); ಸರೆಳೆಗಜಚರ್ಮಂಗಳೇ ಕಶಿಫು ತಾನಿರ್ಪ ವರೆ ಕಾಯಿಸಿ, ಸಕ್ಕರೆ ಬೆರಸಿ ತೆಗೆದುಕೊಳ್ಳಲು ಪೈತ್ಯಜ್ವರ ಪರಿಹಾರವಾಗುವುದು 
ಗೃಹಮೆ ಕೈಲಾಸಪರ್ವತಂ (ಆರಾಚ. ೧೭-೧). (ಸಕವೈ. ೭೮); ವೈದ್ಯ ಕೊಡುವ ಕಹಿ ಕಷಾಯದಂತೆ (ಅಂತರಾ. ೪೯). 
[೨.1 ತುಳು. ಕಜಿಪು - ಮೇಲೋಗರ] ೮. ಚಹಾ, ಕಾಫಿ ಮೊದಲಾದವುಗಳ ಅರ್ಕ: ಒಂದರಲ್ಲಿ ಕಾಫಿಗೆ 
ಕಶೆ (ನಾ). ೧. ಅಂಗಿಯ ಲಾಡಿ; ಬಂಧನಸೂತ್ರ : ತೊಟ್ಟರುವುದು ಸಕ್ಕರೆ ಹೆಚ್ಚಿದ್ದರೆ... ಮತ್ತೊಂದರಲ್ಲಿ ಕಷಾಯ ಕಹಿ (ರಾಯಕ. ೯೮). 
ನೀಲಿಯ ಅಂಗಿ, ಅದಕ್ಕೆ ಹಳದಿಯ ಕಶೆಗಳಿರುವುವು (ರಾಜಾಮ. ೮೧). |25| ೯.ಗಿಡ್ಕ ಮರಗಳಿಂದ ಹೊರಡುವ ಜಿಗಿ, ಅಂಟು, ಗೋಂದು. 
೨. ಚಬಕ; ಚಾಟ; ಚಮ್ಮಟಕೆ: ಶೃಂಗಳರದಿಂ ಕಶೆಯಿಂ ೧೦. ಕಳ್ಳಹಾದಿ: “ಕನ್ನಗತ್ತಿ ತುವರಂ ಕಷಾಯಂ ಕಳ್ಳೆಹಾದಿ 
ಕಡುಕಾಯ್ದು ಪೊಯ್ವವೋಲಿಕೆ ಸೆಳೆಮಿಂಚು (ರಾಜಶೇ. ೧-೧೧೮); ಯಕ್ಕುಂ” (ಮಂಗರಾ. ೬೭-೫). ೧೧. [ಗಣಿತ] ನಾಲ್ಕು ಎಂಬ 
ತುರಂಗಂಗಳಂ ಪೊಡೆದು ಕಶೆಗಳೊಳು (ವೆಂಕಾರಾ. ೬-೨೫-೨೨); ಸಂಖ್ಯೆಯ ಸಂಕೇತ: “ಕಷಾಯಂ . . , ಎಂದು `ನಾಲ್ಕಜ ನಾಮಂ” 
ಕತೆಗಳಿಂದ ಹೊಡೆದರೂ ನಾವು ಯಕ್ಷರೀ ಹೊರ್ತು ಮತ್ತೊಬ್ಬರಲ್ಲಾ (ನ್ಯವಹಾ. ೯-೪). ೧೨. [ಜೈನ] ಸುಖದುಃಖಗಳನ್ನು ಉಂಟು 
(ಸೌಗಂಧಿ. ೫೧೧-೨). "ಕಸ್ಕೆ' ಪರಾ. 30| ಮಾಡುವ ನಾಲ್ಕು ಬಗೆಯ ದೋಷ: “ಕರ್ಮಕ್ಷೇತ್ರಂ ಕಸಂತೀಶಿ 
(ಸೆಂ. ಕಶ, ಕೆಶಾ] ಕಷಾಯಾಃ ಎಂಬೀ ನ್ಮಾಯದಿಂ ಕರ್ಮಫಳಮಂ ಬೆಳಸಿ ಕುಡುವುದಂ 
ಕಶೆಸಾವುಡೆ (ನಾ). ಲಾಡಿಯನ್ನುಳ್ಳ ಒಳಉಡುಪು; ಲಾಡಿಲಂಗ : ಕಷಾಯಮೆಂಬುದು ೫ (ಪಸಾರ. ೫೬೬-೧೬) ; ಕಷಾಯಮಿಲ್ಲದುದಣ*0 
ಕಶೆಪಾವುಥೆ ನೆರಿಯ ಕೊನೆಯನ್ನು ಕೈಯಲ್ಲಿ ಹಿಂಡುತ್ತಾ. . ; ದೂರದಲ್ಲಿ ದೇವತ್ವಮಂ ಪೆತ್ತೆಂ (ಶಾಂತಿಪು. ೭-೨೦); ಆಪ್ರತ್ಮಾಖ್ಯಾನ ಕ್ರೋಧಕಷಾ 
ತರೆಬಾಗಿ ನಿಂತುಕೊಂಡಳು (ಇಬದು. ೪೦). "ಕಸೆಪಾವಡೆ ? ಪರಾ. ಯೋದಯದಿಂ ಪರಿಭವಾನಳನಳವಲ್ಲದಳುರೆ (ಸುಕುಮಾ. ೫-೭ವ) ; 
[ಕಶೆ * ಪಾವುಡೆ] 35 ಮಾನಕಷಾಯಕ್ಕೆ ತಕ್ಕ ನೆಡೆಗೊಟ್ಟ ಪನೇ (ಸಂಕಾಮಾ. ೭-೨೦). [ಸಂ] 
ಕಶೇರು (ನಾ). ೧. ಬೆನ್ನೆಲಬು..೨. ಒಂದು ಬಗೆಯ ಹುಲ್ಲು. ಕಸಾಯಕೆಂಕೆ (ನಾ). ೧. ಒಗರಾದ ಕಂಠ. ೨. ಮಧುರ ಧ್ವನಿಯ 
[ಸಂ.] ಕಂಠ: ೧, ೨: ಕಳಿಕೆಗರ್ಚಿದೆ ಕಪಾಯಕಂರಮಾದ ಕಳಕಂಕದ 
ಕಶೇರುಕೆ. (ನಾ). - ಕಶೇರು. [ಸಂ. ಕಶೇರುಕ, ಕಶೇರುಕಾ] ಕುಂಠಕಂಠಮುಮಂ ಶೃತಿಪಥಕ್ಕತಿಥಿಮಾಡಿ (ಮಲ್ಲಿಪು. ೬-೨೪). 
ಕಶ್ಮಲ (ಗು). ೧. ಹೊಲಸಾದ; ಕೊಳೆಯಾದ. (ನಾ). ೨. ಹೊಲಸು; [ಕಷಾಯ + ಕಂಠ] 
ಕೊಳೆ; ಒಳಗೆ ಅಚ್ಚುಕಟ್ಟಾಗಿದ್ದಿತು; ಕಶ್ಮಲಗಳೇನೂ ಇರಲಿಲ್ಲ|40। ಕಷಾಯೆತೋಯ (ನಾ). ಸುಗಂಧದ ನೀರು; ಪನ್ನೀರು: ವೀತ 
(ರಂಗಕ. ೧೧೩). ೩. ಖಿನ್ನತೆ; ನಿರುತ್ಸಾಹ. ೪. ಮೋಹ. ೫. ಪಾಪ. ಸರ್ವಕಷಾಯಂಗೆ ಕಷಾಯತೋಯಸವನಂ (ಪುಷ್ಪಫು. ೧೧-೪೩). 
೬. ಮೂರ್ಛೆ. ೩. ಭಯ; ಗಾಬರಿ. [ಸಂ.7 [ಕಷಾಯ + ತೋಯ)] 
ಕಶ್ಯ (ಗು). ೧. ಚಬಕದಿಂದ ಹೊಡೆಸಿಕೊಳ್ಳಲು ಯೋಗ್ಯವಾದ;| | ಕಷಾಯವರ್ಣ (ಗು). ೧. ಕಂದುಗೆಂಪಾದ ; ಕಪ್ಪುಮಿಶ್ರವಾದ 
ಚಾವಟಔಯಿಂದ ದಂಡಿಸಬೇಕಾದ. (ನಾ). ೨. (ಕುದುರೆಯ) ಕೆಂಪುಬಣ್ಣವುಳ್ಳ : ಅಂಗರುಹ್‌ ಕೇಶವಾಲಚಯಂಗಳ್‌ ನಿಡಿಯವು 


ಸೊಂಟ, ನಡು: “ನಡು ಕಶ್ಶಮಕ್ಕು ? (ಮಂಗರಾ. ೮೧.೧೨). |45)  ಕಷಾಯವರ್ಣಂಗಳ್‌ (ಅಶ್ವಶಾ. ೫-೧೩). (ನಾ). ೨. ಕಂದುಗೆಂಫು; 
೩. ಹೆಂಡ; ಮದ್ಯ. [ಸಂ.] ಕಪ್ಪುಮಿಶ್ರವಾದ ಕೆಂಪುಬಣ್ಣ. [ಕಷಾಯ + ವರ್ಣ) 


ಕಷಾಯಸಲ್ಲೇಖನೆ 


ಕೆಷಾಯಸಲ್ಲೇಖನೆ (ನಾ). [ಜೈನ] ಮನಃಕಷಾಯಗಳ ನ್ನು 
ನಿರ್ಮೂಲಗೊಳಿಸುವಿಕೆ : *ಕಷಾಯಸಲ್ಲೇಖನೆಯೆಂಬುದು ದುಃಪರಿ 
ಹಾಮೋತ್ಪತ್ತಿ ನಿಮಿತ್ತಂಗಳಪ್ಪ ಸಮಸ್ತವಸ್ತುಗಳಂ ತೊಆಕಿವುದು 
ಕಷಾಯಂಗಳನಡಗಿಸುವುದು” (ಶ್ರಾವಕಾ. ೧೫೭-೧೫). 

[ಕಷಾಯ + ಸಲ್ಲೇಖನೆ] 

ಕಷಾಯಾಕ್ಷ (ನಾ). ಕೆಂಪಡರಿದ ಕಣ್ಣು ಉಳ್ಳವನು; ಕೆಂಗಣ್ಣ : 
ಮುನಿದೊಡನೆ ಕೆಳರ್ದು ನುಡಿದನುಜನಂ ಕಷಸಾಯಾಕ್ಷನಂ... ಒಯ್ಯ 
ನಿರೆಂದು ತಿತಿಕ್ಲಾನ್ವಿತನನಾಕುಳಂ ನುಡಿಗುಂ (ಶಾಂತಿಪು. ೩-೯೦). 

[ಸಂ. (ಕಷಾಯ + ಅಕ್ಷಿ --)) 

ಕಷಾಯಿತ (ಗು). ೧. ಒಗರೊಗರಾದ; ಕಹಿಯಾದ : ಪುಕೋಡಾಶ 
ಪವಿತ್ರೋದರನೆಂ ಸೋಮಪಾನಕಷಾಯಿತೋದರನುಮಾಗಿ [ಪಾಠಾಂ. 
ದಯದಿಂ ಪಾನಕಪಾಯಿತೋರಿ (ಪಂಪಭಾ. ೬-೩೮ ವ); ಅಆಮಳಕ 
ರಸದಿಂ ಕಷಾಯಿತಾಸ್ಮನಾದಂಗೆ ನೀರುಂ ಕ್ಷೀರರುಚಿಯಾಗಿ ತೋರ್ಸಂತೆ 
(ಶ್ರಾವಕಾ. ೧೦೨-೧೫). ೨. ಕೆಂಪೇರಿದ; ಕೆಂಪಾದ: ಆತಿರೋಸ 
ಕಷಾಯಿತ ಕಟಾಕ್ಷನಾಗಿ (ಶಬಶಂ. ೪-೫೯ ವ). [ಸಂ.] 

ಕಷಾಯೋದಕ (ನಾ). ಪಂಚಪಲ್ಲವ ಮತ್ತು ಐದು ಮರದ 
ತೊಗಟಿಗಳಿಂದ ಕಾಯಿಸಿದ ವೀರು: ಆಯ್ದು ಕಷಾಯೋದಕದೊಳ್‌ 
ತೊಯ್ದು (ಶಾಂತಿಪು. ೨-೭೩); ಜಿನೇಂದ್ರಮಹಾಭಿಷೇಕದೊಳ್‌ ನಾಳಿ 
ಕೇರೇಶ್ಷುರಸಾಮ್ರರಸ ಫೃತ ಕ್ಷೀರದಧಿ ಕಷಾಯೋದಕ ಚತುಷ್ಯುಂಛೋದಕ 
ಗಂಭೋದಕ ಸವನಮಂ. .. ಮಾಟ್ಪಿ (ಸುಕುಮಾ. ೬-೨೫ ವ). 

. [ಕಷಾಯ + ಉದಕ] 

ಕಸೋಪಲ (ನಾ). ಒರೆಗಲ್ಲು: ಸರಮೆಂಬ ಕಷೋ[ಪಾಠಾಂ. ರ್ಫೊ) 
ಪಲದಲ್ಲಿ ವಾಸರೇಶ್ವರಕರಮೆಂಬ ಪೊನ್ನೊರೆವೊಲೊಪ್ಪಿರೆ (ಕಾಜ ಕೇ. 
೧೨೨೩೭). "ಕರೋ ೀ ಪಲ?' ಪರಾ. 

[ಕಷ + ಉಪಲ] 

ಕಷ್ಟ (ಗು). ೧. ತೊಂದರೆ ಕೊಡುವ; ಕ್ಲೇಶದಾಯಕವಾದ 2 
ಅಹೋ ಕಷ್ಟಂ ಸಂಸಾರಂ (ವಡ್ಡಾರಾ. ೪೮-೨೩) ; ಕಷ್ಟಂ ದುಃಖಾನಳ 
ಪರಿಪುಸ್ಟಂ (ಆದಿಪು. ೯-೫೧) ; ಹುಟ್ಟಿ ಸುವನಜನೆಂಬ ಕಷ್ಟದ ನುಡಿ ಬೇಡ 
(ಸರ್ವಜ್ಞ. ೨೧೨). (ನಾ). ೨. ಕಠಿಣವಾದದ್ದು ; ಕರ್ಕಶವಾದದ್ದು ; 
ಕಠೋರವಾದದ್ದು : ಕಷ್ಟ - ಕಟ್ಟಿ (ಕಮದ. ೨೮೩ ಪ್ರಯೋ). &. ಕೆಟ್ಟ 
ವನು; ನಿಕೃಷ್ಟ; ನೀಚ; ಹೀನ: “ನಿಕೃಷ್ಟನೆನೆ ಕಷ್ಟನೆಂದೆಂಬವಗೆ 
ನಾಮಮಕ್ಕುಂ? (ಮಂಗರಾ. ೬೭-೪); ಆಂ ಪಿತೃವಿತ್ತಕ್ಕಾ ಸೆವಟ್ಟು 
ಕಷ್ಟನೆಯಾದೆಂ (ಪಂಡತಂ. ೧೯೩-೧೨); ಪುಲ್ಲಿಂ ಪವಿತ್ರಮಪ್ಪಡೆ 
ಪುಲ್ಲಿಂದಂ ಕಸ್ಟರಾಗವೇಯ್ಯಂ ಖಾರ್ವರ೯ (ಸಮಪ. ೧೧-೯೭) ; ಪರರೆ 
ಗುಣದುನ್ನತಿಯ ಸೈರಿಸದವನು ಕಷ್ಟನು (ಕುವ್ಕಾಅ. ೨೩-೪೧). 
೪. ಶ್ರಮ; ದುಡಿತ; ಕೆಲಸ: ನೀವು ಕಷ್ಟಮಂ ಮಾಡಿ ಉಂಬುದುಳ್ಳಡೆ 
ನಮ್ಮ, ಮನೆಯೊಳುಂಟು (ಕಗವಿ. ೧೫೧-೧೦). ೫. (ಕರಾ) ಹಗೆ; 
ಶತ್ರುತ್ವ: ದೊಡ್ಡವಕೊಡನೆ ಬಡವ ಕಷ್ಟಕಟ್ಟಕೊಳ್ಳ ಬಾರದು (ರೂಢಿ). 
೬. (ಉಕ) ಕ್ಸೌರ: ಮೋರೆಯ ಮೇಲೆ ಕಸ್ಟ ಬಹಳ ಬೆಳೆದುಬಿಟ್ಟದೆ 
(ತಿಡುಗು. ಆ೦) ; ಆವನ ಹಳೆಯ “ಮಿಶಿನ್ನು? ನನ್ನ ತಲೆಯ ಮೇಲೆ 
ತಾಂಡವವಾಡಿ, ನಿಜವಾದ *ಕಷ್ಟವಾಗುತ್ತಿತ್ತು (ಗಾಳಿಪ. ೧೯೬). 
೭. ಒಂದು ನರಕದ ಹೆಸರು: ಅಂಬರೀಷಕ ಕಟಿತಪ್ತ. ಲೋಹಶಯನ, 
ವೈತರಣೀನದಿ ಕಷ್ಟವೆಂಬೈದು ಮಂತ್ರಿನರೆಕಂಗಳಿಂ (ವಿವೇಕ. ೧೮೦). 

[Aಂ.] 

ಕಷ್ಟಂಬಡು, ಕಷ್ಟಪಡು, ಕಷ್ಟಬಡು (ಕ್ರಿ). ೧. ತೊಂದರೆಪಡು ; 

ಶ್ರಮವಹಿಸು : *ಕಠತೀತಿ ಕಪ್ಟಂಬಟ್ಟಿ ನೆಂಬುದು (ಕಾಶಕೃ. ೨೧)- 


೧೬೩.೨ 


20 


23 


30 


93 


49 


43 


ಕಷ್ಟಮಾಡು 


ಕಷ್ಟಪಡು : ೧. ಮನುಷ್ಯ ಕಷ್ಟಪಟ್ಟರೆ, ಶ್ರದ್ಧೆಯಿಂದ ದುಡಿದರೆ... - 
ದುಸ್ಸಾಧ್ಯವಾಗಲಾರದು (ಜಗದಾ. ೩೭); ಕಷ್ಟಪಟ್ಟರೆ ಫಲವುಂಟು (ರೂಢಿ). 
೨. ಕ್ಲೇಶಪಡು : ಎಷ್ಟು ಕಷ್ಟಪಟ್ಟಿ, ಏನು ಕಥೆ (ರಾಯಕ. ೭೭). 
ಕಷ್ಟಬಡು: (8). [ಕಷ್ಟ + ಪಡ್ಕು) 
ಕಷ್ಟಕಾರ (ನಾ). (ಕರಾ) ಹೊಲ, ಗದ್ದೆ, ತೋಟಗಳಲ್ಲಿ ಅತ್ಯಂತ 
ಶ್ರಮವಹಿಸಿ ಕೆಲಸ ಮಾಡುವವನು, ಕೈತ; ಶ್ರಮಜೀವಿ. 
[ಕಷ್ಟ 4 -ಕಾರ; (ಆ. -ಕಾಜ)]) 
ಕಷ್ಟಕಾರಿ (ನಾ). ದುಃಖವನ್ನು ಉಂಟುಮಾಡುನ ವ್ಯಕ್ತಿ ; ಕ್ಲೇಶ 
ಕೊಡುವ ವ್ಯಕ್ತಿ: ಹೆಣ್ಣುಮಗಳೇ ಕಷ್ಟಕ್ಕೆಲ್ಲಾ ಮೂಲ; ಆ ಕಷ್ಟ ಕಾರಿ 
ಯನ್ನು ಕಳೆದುಕೊ (ವಚಭಾ. ೪೪). [ಆ ಸಂ. ಕಷ್ಟಕಾರಿನ್‌) 
ಕಷ್ಟಜಾತಿ (ನಾ). ವ್ಯಾಕುಲವ ನ್ನು ಉಂಟುಮಾಡುವ ಕುಲ, 
ಜಾತಿ: ಕಷ್ಟ ಜಾತಿಯ ಜನ್ಮದಲಿ ಜನಿಸಿದೆ ಎನಗಿದು ವಿಧಿಯೆ 
(ಬಸವ. ೩೪೨). [ಕಷ್ಟ + ಜಾತಿ) 
ಕಷ್ಟತೆನ (ನಾ). ವ್ಯಾಕುಲತೆ; ಕ್ಲೇಶ: ಉತ್ತಮಕುಲದಲ್ಲಿ ಹುಟ್ಟದೆ 
ನೆಂಬ ಕಷ್ಟತನದ ಹೊಣೆಯ ಹೊಜಕಿಸದಿರಯ್ಮಾ (ಬಸವ. ೩೪೩). 
[ಕಷ್ಟ + -ತನ] 
ಕಸ್ಪತಿಕೆ, ಕಷ್ಟತಿಕ್ಸೆ (ನಾ). - ಕಷ್ಟ ತನ: ಲೋಕಡೊಳ್‌' ದಾರಿದ್ರ ದಿಂ 
ಬಿಟ್ಟು ಕಪ್ಪತಿಕೆ[ಪಾಕಾಂ. ತೆ] ಯೊಂದುಮಿಲ್ಲ (ವಡ್ಡಾರಾ. ೧೮೪-೨೩). 
ಕಷ್ಟತಿಕ್ಕೆ: ಕಲಿ ಬಡಿವೆತ್ತನೆಂಬ ಕಷ್ಟತಿಕ್ಕೆಯಂ ಮಾಡಿ (ಧರ್ಮಾಮೃ. 
೧೨-೩೮). [ಕಷ್ಟತೆ + -ಇಕೆ] 
ಕಷ್ಟತಿಕ್ಕೆ "ಕಷ್ಟತಿಕೆ' ನೋ. 
ಕಪ್ಪತೆ (ನಾ). ೧. ಕಕೋರವಾಗಿರುವುದು ; ಕ್ಲೇಶಕರವಾದುದು: 
ಲೋಕದೊಳ್‌ ದಾರಿದ್ರ್ಯದಿಂ ಬಿಟ್ಟು ಕಸ್ಟತೆಯಿ [ನಾಠಾಂ. 
ತಿಕೆಯೊಂದು ಮಿ]ಲ್ಲ (ವಡ್ಡಾರಾ. ೧೮೯೪-೨೩). ೨. ತಿಳಿಯಲು ಕಷ್ಟ 
ವಾಗಿರುವಿಕ್ಕೆ- ಅಸಾಧ್ಯವಾದುದು: ಬಾಟಕ್ಕಿಯನಿತ್ಮೆತೆಯುಮಂ 
ವನಿತೆಯರ ಕಷ್ಟತೆಯುಮಂ * «ಎ « ಬಗೆದು (ಧರ್ಮಾಮೃ. ೭-೧೬೫). 
೩. [ಕಾವ್ಯಮಾ] ಅರ್ಥ ದೋಷಗಳಲ್ಲಿ ಒಂದು : “ಕಷ್ಟತೆ-ಸುಲಭ 
ವಾಗಿ ಮನಸ್ಸಿಗೆ ಹಿಡಿಯದೆ ತಿಳಿದುಕೊಳ್ಳು ವುದಕ್ಕೆ ಕ್ಲೇಶವನ್ನುಂಟುಮಾಡು 
ವುದು” (ಕೈಪಿಡಿ. ೨೨೯). [ಸೆಂ. ಕಷ್ಟತಾ] 
ಕಷ್ಟತೆಗೆ (ಕ್ರಿ). ಧಾವತಿಪಡೆ.; ಶ್ರಮದ ಕೆಲಸಮಾಡು; ಕ್ಲೇಶ 
ಪಡು: ಮೊದಲಿನಿಂದಲೂ ಕಸ್ಪತೆಗೆಯುವುದರಲ್ಲೇ ಆಯಿತು ಅವರ 
ಜೀವನ (ಮೂರುದಾ. ೧೧೧). [ಕಷ್ಟ + ತೆಗೆ] 
ಕಷ್ಟದೆಸೆ (ನಾ). ಕಷ್ಟದ ಕಾಲ; ಕ್ಲೇಶದ ಕಾಲ; ಕಠಿನ ಪರಿಸ್ಥಿತಿ: 
ಕಷ್ಟದೆಸೆಯಡಸಿರಲು ಮೋಹದ ದೃಷ್ಟಿ ಮುಗಿದುದು (ಕೌಶಿರಾ. ೪೩-೧೭). 
[ಕಷ್ಟ 4 ದೆಸೈ] 
ಕಷ್ಟಪಡಿಸು "ಕಷ್ಟಬಡಿಸು? ನೋ. 
ಕಷ್ಟಪಡು "ಕಸ್ಟಂಬಡು' ನೋ. 
ಕಷ್ಟಬಡಿಸು, ಕಷ್ಟಪಡಿಸು (ಕ್ರಿ). ತೊಂದರೆ ಕೊಡು; ಕಾಡು; 
ಪೀಡಿಸು; ಹಿಂಸಿಸು (ಕಿ). ಕಷ್ಟಪಡಿಸು: ಇಸ್ಟವಾದನರು ಕಷ್ಟ 
ಪಡಿಸ್ಕಾರೋ (ಗಾದೆ) ; ಸೇವಕರನ್ನು ಕಪ್ಟಪಡಿಸಬಾರದು (ರೂಢಿ). 
[ಕಷ್ಟಬಡು (ಆ ಕಷ್ಟಂಬಡು) + -ಇಸ್ಕು] 
ಕಷ್ಟಬಡು "ಕಷ್ಟಂಬಡು? ನೋ. 
ಕಷ್ಟಮಾಡು (ಕ್ರಿ). ೧. (ಮುಖ್ಯವಾಗಿ ಕೃಷಿ ವಿಚಾರದಲ್ಲಿ) ಶ್ರಮ 
ಪಟ್ಟು ಕೆಲಸಮಾಡು : ಆತ ನೆಲದಲ್ಲಿ ತುಂಬ ಕಷ್ಟಮಾಡಿದುದರಿಂದ 
ಇತ್ತೀಚೆಗೆ ಬೆಳೆ ತುಂಬ ಬರುತ್ತಿದೆ (ರೂಢಿ). ೨. ಕ್ಲೌರಮಾಡು. 
[ಕಸ್ಟ + ಮಾಡ್ಕು] 


ಕಷ್ಟವಸ್ತ್ರ 


ಕಷ್ಟವಸ್ತ್ರ (ನಾ). ಒರಟು ಬಟ್ಟಿ; ಕೋರಾಬಟ್ಟೆ : ಹೀನದ್ರವ್ಶಂಗಳ್ಳಿ 
ಚಿತ್ತಮಂ ಮಾಡದ ಪೊನ್ನರಾಶಿಯಂತಪ್ಪ ಕಷ್ಟವಸ್ತ್ರಂಗಳ್ಳೆ ಬಗೆಯಂ 
ಮಾಡದ ದುಕೂಲವಸ್ತ್ರದಂತಪ್ಪ (ಧರ್ಮಾಮೃ. ೧೨-೨೪). 
[ಕಷ್ಟ ವಸ್ತ್ರ) 
ಕಷ ಸಂಧಿ (ನಾ). ಕಷ್ಟದ ಸಮಯ; ತೊಡಕಿನ ಸಂದರ್ಭ; ಕಠಿನ 
ಸನ್ನಿವೇಶ : ಈ ಸಹ ಕಸ್ಟಸಂಧಿಗೆ ತಗುವ ಪ್ರತೀಕಾರವನ್ನೊಡ್ಡಿ 
; ಗೆಲ್ಲಲಾಗುವುದೇನು (ಮಂತ್ರಶ. ಆ) [ಕಷ್ಟ * ಸಂಧಿ] 
ಕಷ ಸಾಧ್ಯ (ಗು). ಪ್ರಯಾಸದಿಂದ ಸಾಧ್ಯವಾಗುವ ; ಶ್ರಮಸಾಧ್ಯ 
ನಾದ; ಕರಿನವಾದ : ಸಾಮಾನ್ಮರಿಗೆ ರೇಷ್ಮೆಬಟ್ಟಿಗಳನ್ನು ಕೊಳ್ಳುವುದು 
ಕಷ್ಟಸಾಧ್ಯ (ಗೃಹವಿ: ೬೮). [ಕಷ್ಟ + ಸಾಧ್ಯ] 
ಕಷ್ಟಹರವೃಕ್ಷ (ನಾ). ಒಂದು ಬಗೆಯ ಮರ; ಅಶೋಕ ವೃಕ್ಷ: 
“ವಂಜುಳಃ, ಅಶೋಕಃ - ೨ ಅಶೋಕವೃಕ್ಷ, ಕೆಂಪುಚಿನ್ನದ ಎಲೇಗಿಡ, 
ಆನಂದವೃಕ್ಷ, ಕಷ್ಟಹರವೃಕ್ಷ? (ಸಿದ್ಧಾಂತಿ. ೧೧೧). [ಕಷ್ಟಹರ್ಯ* ವೃಕ್ಷ] 
ಕಷ್ಟಾಂಶ (ನಾ). ಕಠಿನವಾದ ವಿಷಯ ; ಕ್ಲೇಶದ ವಿಷಯ : ಮಿತಿಯ 
ನರಿತಾಶೆ ಸಮುಚಿತ ವ ಮರೆಯದ ಯತ್ನ ತೈತಿಕ್ಷೆ ಕಷ್ಟ್ರಾಂಶದ 
ಸರಿಹಾರ್ಯತೆಗೆ.. . ಹಿತಗಳಿವು ನರಕುಲಕೆ (ಮಂಕುಕ. ೮೮೧). 
[ಕಸ್ಟ + ಅಂಶ] 
ಕಷ್ಟಾತ್ಮ(ನಾ). ಕಷ್ಟದಿಂದ ಬದುಕುವವನು ; ದುಃಖಿ: ಸಿಂಹಡೊಳ್‌ 
ಕೂಡಿದಂದನಪತ್ಮಂ ಬಹುವಿತ್ತನನುಚ್ಚಿ ತಸುಖಂ ಕಷ್ಪಾತ್ಮನಕ್ಕುಂ ನರಂ 
(ಜಾತತಿ. ೧೭-೩೪). (ಕಸ್ಟ * ಆತ್ಮ) 
ಕಷ್ಟಾ ರ್ಜಿತ (ಗು). ಶ್ರಮದಿಂದ ಗಳಿಸಿದ: ನನ್ನ ಕಷ್ಟಾರ್ಜಿತವಾದ 
ಧಕ್ಕೆ ಸದಸ ಹೆಸರಿಟ್ಟು . . . ನಿಂದಿಸುತ್ತಿರುವನು (ಕವಿಕ. ೩). 
[ಕಷ್ಟ 4+ ಅರ್ಜಿತ) 
ಕೆಸ್ಟಾಲು, ಕಷ್ಟಾಳು (ಗು). ಶ್ರಮವಹಿಸುವ ಸ್ವಭಾವವುಳ್ಳ; 
ಪರಿಶ್ರಮಶೀಲ; ಉಡ್ಯೋಗಶೀಲ (1). ಕಷ್ಟಾಳು : (8). [ಸಂ.] 
ಕಷ್ಟಾಶ್ರಯ (ನಾ). ನೀಚತನಕ್ಕೆ ಆಶ್ರಯವಾದವನು; ನೀಚ; 
ಅಧಮ : ಪ್ರಿಯನದಾವನು ಕಠಿಣಕಷ್ಟಾಶ್ರಯನದಾವನು ಧರ್ಮಸುತ 
ಹೇಳೆಂದನಾ ಖಚರ (ಕುವ್ಯಾಅ. ೨೩-೪೦). [ಕಸ್ಟ * ಆಶ್ರಯ] 
ಕಷ್ಟಾಳು "ಕಷ್ಟಾಲು' ನೋ. 
ಕಸ್ಟಿಸು (ಕ್ರಿ). ಕಷ್ಟಪಡು; ಕಷ್ಟಸಹಿಸು (?): ಭ್ರಷ್ಟನಾಗುವುದೇನು 
ಚಂದೆ ಬಲು ಕಷ್ಟಿಸಿ ಭವದಲಿ ನೊಂದೆ (ಪ್ರಸಕೀ. ೭೫-೧). 
[ಕಷ್ಟ + -ಇಸ್ಯು] 
ಕನ್ಟೆ (ನಾ). ೧. ಹೀನಳಾದವಳು ; ನೀಚೆ: ಕಡುದೊಡ್ಡೆ ಯೆನಿಪೊಡಂ 
ನೋಟಸ್ಟೊಡೆ ಪುರುಷಾಕಾರೆಯಪ್ಪೊಡಂ ಕ ಷೆ ಯ ವಳ್‌ (ಲೋಕೋಪ. 
೧೧-೬೦) ; ದುರುಳೆಯರು ಕಷ್ಟೆಯರು ವಂಚಕಿಯರು ಜಗಳಗಂಟಿಯರು 
(ಬಸಪು. ೪೦-೫೩) ; ಘಾತಕಿಯೆ ಮತ್ಯುಲಕ೦ಷ್ಟೆ ನೀನತಿಕಷ್ಟೆ ಪೋಗು 
ದುಷ್ಟೆ (ಜೈಮಿಭಾ. ೯-೧೮). ೨. ದುಃಖಪಡುವವಳು; ಕಷ್ಟಜೀವಿ : 
ವಿಷಮಂ ಬರೆ ಗಂಡಗಾಡಿ ದುಃಖದ ಕಣಿಯಕ್ಕುಮುಗ್ರೆರಿರೆ ಮೇಣವ 
ಲೋಕಿಸೆ ಕಷ್ಟೆ ನಿಶ್ಚಯಂ (ಜಾತತಿ. ೨೨-೨). [ಕಷ್ಟ + -ಮೃ] 
ಕಸೆ, ಕಸವು, (ನಾ). ಕೆಲಸಕ್ಕೆ ಬಾರದ ವಸ್ತು; ಕೊಳೆ ; ಹೊಲಸು: 
*ಅವಕರ ಸಂಕರಾಖ್ಯಮದು ಮನೆಯ ಕಸಂ 3 (ವಸ್ತುಕೋ. ೪೮-೨೧) ; 
*ಅವಕರೆಂ ಸಂಕರಂ ಕಸಮಕ್ಕು ” (ಮಂಗರಾ. ೬೦-೧೫) ; ಅವಗುಣ 
ಮಿನಿತಾದೊಡಮಾ ಕವಿತಾಬಂಧಮನಶೇಷಮರಂ ದೂಸಿಸುಗುಂ 
ಸನಿಳಾಸಲರೋಲಲೋಚನವಿವರಮನೆಡೆನೆತ್ತ ಕಸದವೋಲನವನರತಂ 
(ಕವಿರಾ. ೧-೪೩) ; ಸಾರಣೆಯಂತಿರೆ ಕಸಮಂ ಪಿಡಿವರ್‌ ಕೆಲರ್‌ ಮಹಾ 
ಫುರುಷರ್ಕಳ್‌ (ಅಜಿಪು. ೧-೯೦); ಪದ ಕಸ ಸ್ವರ ರೆಸ (ಗಾದೆ). 


25 


30 


45 


೧೬೩೩ ಕಸಕಸೆ 


೨, ಹೊಲಗದ್ದೆಗಳಲ್ಲಿ ಪೈರಿನ ನಡುವೆ ತಾನಾಗಿ ಬೆಳೆವ ಹುಲ್ಲು; 
ಕಳೆ; ತಂತಮ್ಮ ತಂದ ಫುಲ್ಲುಂ ಪುಳ್ಳಿಯುಂ ಮೊದಲಾದ ಕಸಂಗಳೆಲ್ಲಮಂ 
(ಪಂಚತಂ. ೨೬೬-೧) ; ಕಸದೊಡನೆ ಕೂಡಿ ಪೆರ್ಚಿದ ಸಸಿಯುಂ ಶಿಕ್ಷಿಸದ 
ಮಕ್ಕಳುಂ « * - ಒಪ್ಪಲಾರ್ಕುಮೆ (ಧರ್ಮಾಮೃ. ೨-೮೨) ; ಕೆಸಮಂ 
ಸೋದಿಸದೆ ಬಿತ್ತಿದೊಕ್ಕಲಿಗನ ವೋಲ್‌ (ಶಮದ. ೨೨೭ ಪ್ರಯೋ); 
ಹುಸಿವವನ ಬೇಹಾರ ಕಸ ಹತ್ತಿದಾರಂಬ. .. ಮಸಿವಣ್ಣವು (ಸರ್ವಜ್ಞ. ೪೫). 
೩. ಹೆರಿಗೆಯಾದ ಮೇಲೆ ಬೀಳುವ ಮಾಸು; ಕೂಸಿನ ಚೀಲ; 
ಹೆರಿಗೆಯ ಸೆತ್ತೈ: ಕಸ (೫೩೧) ಬಿದ್ದಮೇಲೆ ಸೂಲಗಿತ್ತಿಯು 
ದೇಹವನ್ನು ಶುಚಿಮಾಡಿ (ಗೃಹವಿ. ೧೦೩). ೪. ಬಾವು; ಊತ: ಅನನ 
ಕಾಲಿಗೆ ಕೆಸವಾಗಿದೆ (ರೂಢಿ). ಕಸೆವು: ೧. ಅರ್ಥಿಗರ್ಥಮಂ ಕಸವಿನ 
ಲೆಕ್ಕ ಮೆಂದು ಕುಡಲುಂ (ಪಂಪಭಾ. ೧-೧೧೭); ಕ ಹ್ನೊಳಗಣ 
ಕಸವಿನಂತುಳ್ಳಿದೆ (ಧರ್ಮಾಮೃ. ೭-೧೦೫); ಕ[ಣ್ನೊಗಳ್‌ ಕಸವು ಪುಗೆ 
ಕಿನಿಯನೂದುವರ್‌ (ಸಮಪ. ೧೧-೪೯) ; ಕಸವು ಮನೆಯೊಳಿರ್ದೊ 
ಡೊಳ್ಳಿಕೆಯ್ಯದು (ಜೀವಸಂ. ೮-೯ ವ) ; ಹಣವೆಂಬುದೇ ನಮ್ಮ ಮನೆ 
ಯಲ್ಲಿ ಕಾಲಕಸವು (ಸಮ್ಮಳೌ. ೫-೯). 
ಕಸದಬೀಜ - ತಾಂಬೂಲದಲ್ಲಿ ಉಪಯೋಗಿಸುವ ಒಂದು 
ಬಗೆಯ ಬೀಜ: ಕಸದ ಬೀಜ, ವೈನಕಾಳು- ಇತ್ಯಾದಿ ಸರಕು 
ತುಂಬಿದ್ದ ತಾಂಬೂಲದ ಚಂಚಿ (ಬೆಳುಮ. ೩೨). 
[ಜೀ. ॥ ತಮಿ. ಕಶಡು ; ತುಳು. ಕಜವು, ಕಜಾವು; ತೆಲು. ಕಸವು, 
ಕಸುವು; ಕುರುಖ್‌, ಕಸ್ಸಾ; ಮಲೊ. ಕಸೆ. / ಸಂ. ಕಚ್ಚರ] 
ಕಸಂಗೊಳ್‌ (ಕ್ರಿ). ಮೇಲುಸುರು ಬಿಡು ; ಏದು; ಹಿಸುಕಲ್ಪಡು ; 
ಹಿಂಡಲ್ಪಡು (?) : ಸಂದಾಗಳ್‌ ಪಿಡಿದೌಂಕೆ ಜೊಕ್ಕರದೊಳಾತಂ 
ಕಸಂಗೊಂಡು ಮರ್ಬಿಂದರ ಮೆಯ್ಮುಜ್‌ದಾರ್ಪು ಗೆಟ್ಟೊಆಗಿದಂ 
ಕೈಸನ್ನೆಯಂ ಮಾಡುತುಂ (ಚಿಕವಿ. ೪-೧೪೭) ; “ಕಸವಿಸಿಹೊಂದು, 
ಸಂತಪಿಸು” ( ಪ್ರಥಣ್ಣ)- [ಕಸ್ಯ + ಕೊಳ್‌] 
ಕಸಂದೆಗೆ (ಕ್ರಿ). ಕಸವನ್ನು ಗುಡಿಸು; ಉಡುಗು : ಕಸಕಿಲ್ಪಿಡಿದು 
ಶಿವನಿಲಯದ ಕಸಂದೆಗೆದು ಡಾ ೧೩-೫೭). [ಕಸ ತೆಗೆ] 
ಕಸಕಡ್ಡಿ (ನಾ). ಕಸದೊಡನೆ ಬೆರೆತ ಕಡ್ಡಿ; ಕಸವಾದ ಕಡ್ಡಿ: 
ಕ್ರಿಮಿ ಕಸಕಡ್ಡಿ ಮರ ಮಣ್ಣೊಳೊಸೆದಪ್ಪೆನು (ಸಾನಂಡ. ೩-೫೪); 
ನಮ್ಮೂರಿನಲ್ಲಿ ಕಸಕಡ್ಡಿಗೂ ಆಗ ಜಿಲೆ (ಹುಟ್ಟಹ. ೬೫). [ಕಸ * ಕಡ್ಡಿ] 
ಕಸೆಕಣ್ಣು "ಕಸಗಣ್ಣು ನೋ. 
ಕಸಕಸಿ'ಕಸಕಸೆ ಕೋ. 
ಕಸಕಸೆ, ಕಸಕಸಿ, ಖಸಖಸಿ, ಗಸಗಸೆ (ನಾ). ೧. ಸಾಸುವೆಯ 
ಆಕಾರದ, ಬಿಳಿ ಬಣ್ಣವುಳ್ಳ ಒಂದು ಸಾಂಬಾರದ ಕಾಳು; 
ಅಫೀಮಿನ ಕಾಳು: ಜಾಯಿಕಾಯ್‌' ಪತ್ರೆ ಕಸಕಸೆಯೆಂಬ ತರತರೆ 
ದೊಳೆಸೆವ ಲಹರಿಗಳುಂ (ಚೆಬಪು. ೪೭-೪೫); ಅತಿಸಾರಕೈ-ಅಪಿನಿ ೨ ತೂಕ, 
ಜಾಯಿಕಾಯಿ ೨ ತೂಕ, ಕಸಕಸೆ, ತೊರೆಸಾಣಿ ಹೂ ., . ಇವೆಲ್ಲವಂ ಪುಡಿ 
ಮಾಡಿ (ಎನೈ ಎ. ೪೫).೨. ಒಂದುಬಗೆಯ ಹುಲ್ಲು: “ಕಶೇರುಕ-ಕಸಕಸೆ* 
(ಬಾಹಟೀ. ೨-೨-೪ವ). ಕೆಸಕಸಿ: ೧. *ಖಸಃ-ಕಸಕಸಿ? (ಓಷಧಿ. ೪೨); 
ಕಸಕಸಿಯ ಹೂವು ಅದಾಗ ಬಹಳ ಸಂಭ್ರಮನಾಗಿ ಕಾಣಿಸುವದು 
(ಕೃಷಿಪ್ರ. ೧೯೭); ಕಸಕಸಿಯ ಬೀಜಗಳನ್ನು ಆಶ್ವಿನ ಕಾರ್ತಿಕಮಾಸಗಳಲ್ಲಿ 
ಬಿತ್ತುತ್ತಾರೆ (ಮುಂಬಯಿ. ೪-೩೯). ಖಸಖಸಿ: ೧. ಖಸಖಸಿ(ಮುಂಬವ್ಯಾ. 
೨೫ ಪೀಠಿಕೆ). ಗೆಸೆಗೆಸೆ: ೧. ಗಸಗಸೆಯನ್ನು ಬೆಳೆಯುವುದಕ್ಕೂ, ಬ್ರಿಟಷ್‌ 
ಇಂಡಿಯಾದಲ್ಲಿ ಅದರ ವ್ಯಾಪಾರಕ್ಕೂ ... ಅನುಮತಿ ಕೊಡಕೂಡದು 
(ದಾದಾನ. ೧೨೨). 
[4- ಪಾರ. ಮರಾ. ಖಸ್‌ಖಸ್‌ ; ಆರೆ, ಖಶ್‌ಖಶ್‌, ಖರ್ಸಖಸ್‌) 


ಇಸಕಳಿ ೧೬೩೪ 


ಕಸೆಕಳಿ (ನಾ). (?): ಅಸತ್ಯವಾದಮಂ ಪೊಸಯಿಸಿ ಜೀವನಿಲ್ಲ ಮೊಕ 


ಯಿಲ್ಲಅನಿಲ್ಲ ಪರತ್ರೆಯಿಲ್ಲೆನಲ್‌ ಕಸಕಳಿಯಂತು [ಪಾಠಾಂ. ಗಳೆಯಂತು] 
ನಾಲಗೆ ಪೊರಳ್ಸುದು ರಾಜಸಭಾಂತರಾಳಡೊಳ್‌ (ಆದಿಪು. ೨-೧೧). 
P ಇದು ಮಿಥ್ಯಾಶಬ್ದ. "ಎನಲ್ಬುಸಕಳಿ? ಎಂಬುದನ್ನು "ಎನಲೈ + 
ಅಸಕಳಿ? ಎಂದು ಸರಿಯಾಗಿ ಬಿಡಿಸಡೆ "ಎನಲ್‌ 4 ಕಸಕಳಿ? 
ಎಂದು ತಪ್ಪಾಗಿ ಬಿಡಿಸುವುದರಿಂದ ಬರುವ ಅಪಶಬ್ದ. ಆದರೆ 


ಕಸಟು 


ಕಸಕುಳಿ (ನಾ). “ಅಪರಿಸಕ್ವತೆ??' (ಶಿವಗೀ. ಕೋಶ): ಕಾಕು ಸಟಿ 


[ಕಸಕುಳಿಯ] (ಪಾಠಾಂ. ಕುಸಾಕುಳಿಯ, ಕುಶಾಕುಳಿಯ, ಕುಸಕುಳಿ, 
ಕಸಾಕುಳಿ, ಕುಸಾಕುಳಿ] ಕಳೆದುಳಿದು ಶಿವಪಥವನಾಲೋಕಿಸಿ ಅಜಾತ 
ನಾಗಿಪ್ಪ ಸುಯಿದಾನಿ ಮುಗುದ (ಶಿವಗೀ. ೨೭-೧೧೬); “ಕಾಕು - ಸಟಿ- 
ಕಸಕುಳಿಯ : ಕೆಟ್ಟಂಥ ಮಾಯಾಪ್ರಪಂಚವನ್ನೂ, ಮಿಥ್ಕಾ ಸ್ವರೂಪವಾದ 
ಡೇಹಪ್ರಪಂಚನ್ನೂ ಮತ್ತು ಇಂದ್ರಿಯನಿಷಯಪ್ರಪಂಚನ್ನೂ, ಕಳೆದು? 


"ಕಸಕಳಿ' ಎನ್ನುವುದಕ್ಕೆ "ಕಸ ಕಳೆ +-ಇ? ಎಂದು ನಿಷ್ಪತ್ತಿ 
ಹೇಳಿ, "ಕಸಪೊರಕೆ, ಬರಲು' ಎಂದು ಅರ್ಥಯಿಸಬಹುದು. ಇದು 
ಕನ್ನಡದಲ್ಲೇ ಏಕೈಕ ಪ್ರಯೋಗವಾಗಿರುವುದರಿಂದಲೂ ಜ್ಞಾತಿ 
ಶಬ್ದಗಳು ಯಾವು ದೂ ಕಾಣಿಸದಿರುವುದರಿಂದಲೂ ಅರ್ಥ [10 
ವನ್ನಾಗಲಿ, ವಿಷ ತ್ರಿಯನ್ನಾಗಲಿ ಸಮರ್ಥಿಸುವುದು ಕಷ್ಟ. 
"ಅಸಕಟ' ಪರಾ. 


(ಶಿವಗೀ. ೩೭೯-೧೧೬ ವ್ಯಾಖ್ಯಾ). (?) 
ಕಸಕೆ (ನಾ). ೧. ಒಂದು ಜಾತಿಯ ಹುಲ್ಲು; ಒಂದು ತೃಣಧಾನ್ಯ: 
“ವಕ್ರಿ ಮಾರುಳಿ ಕಂಬು ಕಸಕೆ (ಪಾಠಾಂ. ಕಸವೆ] ಸಂದಂ ಕರಡೆಯಕ್ಕು? 
(ಮಂಗರಾ. ೩೩-೮). ೨, ಒಂದು ಮರ: ಕದಲೆ ಕಸಕೆ ಕಣೆಗಾಡಾ 
ಹಳುವಿನೊಳೊದವಿಹುದೆಲ್ಲಿ ನೋಡಿದರೂ (ಶ್ರೀಪಾಲ. ೭-೧೨). [2] 
ಕಸಗಣ್ಣು, ಕಸಕಣ್ಣು (ನಾ). ಬೇನೆಹತ್ತಿದ ಕಣ್ಣು; ಉರಿಬಂದ 
ಕಸಕಿಲ್‌, ಕಸಕಿಲು, ಕಸಿಕೆಲ್‌, ಕಿಸಿಕಿಲ್‌ (ನಾ). ಪೊರಕೆ; ಕಣ್ಣು (8). ಕಸಕಣ್ಣು : “ಬೇನೆಗಣ್ಣು” (ಜಾನಕೋ. ೩೬). 
ಕಸಪೊರಕೆ ; ಬರಲು: *ಕಸಕಿ[ಲೆನ] ಲ್‌ ಸಮ್ಮಾರ್ಜನಿ? (ವಸ್ತುಕೊ. (ಕಸ* ಕಣ್ಣು (ಆ ಕಣ್‌)] 
೫೦-೩೨) ; “ಸಮ್ಮಾರ್ಜನಿ ಪರಿಶೋಧಿಯೆನಲ್‌ ಕಸಕಿಲೆನಿಸಿಕ್ಕು? |1| ಕಸಗಳೆ (ಕ್ರಿ). ೧. ಕಸವನ್ನು ತೆಗೆ; ಕಸಗುಡಿಸು : ಪವನಂ ಕಸವಂ 
(ಮಂಗರಾ. ೬೦-೧೫) ; ಮುಟ್ಟಿ ಬಹುದೇ ಕಸಕಿಲಂ ರಜವನುಡುಗುವರೆ ಕಸಗಳೆದು ಮೆಲ್ಲಮೆಲ್ಲನೆ ತೀಡಿತ್ತು (ಶಾಂತಿತ. ೩-೨೭); ಸಮಜಕ 
(ವೀಕೈಪು, ೨-೬-೧೬) ; ಪಟ್ಟದರಾಣಿಯಿಂದೀಗ ಕಸಕಿಲಂ ಪಿಡಿದು ಕಸಗಳಿೆದ ತೆಜದಿಂದಮೆ ಸತ್ತರ್‌ (ನೇಮಿಪು. ೧೪-೧೨೭); ನಿನ್ನಳಿಪಿಂಗೆ 
ಬೋಹರಿಸುವರೆ (ಗುರು ಚಾ. ೫-೧೫); ಕಸಗುಡಿಸುವ ಕಸಕಿಲ ಬರ್ಪವಳ್‌. ಕಸಗಳೆವಾಕೆ ಮೇಣ್ಯುರುಡಿ ಮೇಣ್ವಿಕಟಾಂಗದ ರಂಡೆ 
ವೋಲ್‌ ಕಸವರೆಮಂ ಗಳಿಸಿ ಬಯ್ತು ಸಾವಂ ಕೃಪಣಂ (ನೀಕಿಮಂ. 1, ಮೇಣಿದೇಂ ಬಸನಮೊ (ಜೀವಸಂ.೧೪೧-೧೪). ೨. (ಆಲಂ) ತಿರಸ್ಕರಿಸು; 
೩೬೩). ಕಸಕಿಲು : ನಮ್ಮೊಡತಿ ತಾನೆ ಕಸಕಿಲುವಿಡಿದು (ವೀಕೃಪು. |20 ತೊರೆ; ಬಿಡು: ಕಸಗಳೆದು ಪಟ್‌ಯರಂ ಪೊಸಪೊಸಂಬರಂ ನಲಿಯಿ 
೨-೬-೧೫). ಕಸಿಕಿಲ್‌ : ಎಲ್ಲಿರ್ದೊಡೇನು *ಸಿಕಿರ್ಲ ಒಳ್ಳೆ ದರಾಮನೆ ಸೊಲಿಸು ಸಲಿಸಾಸೆಗಳಂ (ಚಿಕಎಿ. ೬-೯೪); ಭೋಗಭಾಗ್ಯಗಳನ್ನು 
ಯೊಳಿರ್ದೊಡಂ ರೆಜಗಳೆವುದಕಲ್ಲದೆ: ಮತ್ತಲ್ಲಿಯ ವನಿತಾ ಚೊಲ್ಲೆಹಳಂ ತೃಣಮೆಂದು ಕಸಗಳೆದು ಕೈವಲ್ಮ ಪದಕರಸ ಕರಣಮಂ ಸಲಿಸು (ಪರಶು. 
ಚವಲಿಯಹುದೆ (ನೀತಿಸಾ. ೪೮೯). ಶಿಸಿಕಿಲ್‌ : ನೊರೆ ಸುರಿನ ಬಾಯ್ಕಿ ನಿಕೆ ೯೯). [ಕಸ + ಕಳ್ಳಿ] 
ಹಡಿಕಿಗಳೋ ಕರದ ಕಿ[ವಾಕಾಂ. ಕ]ಸಿಕಿಲ ಕಾಕರೋ (ಬಸಪು.7೧-೩೫). ಕಸಗು (ಕ್ರಿ). ಕುಕ್ಕು; ಉಜ್ಜು; ತೀಡು: ಒದ್ದೆ ಮಾಡಿ ಕಸಗಿ ಹಿಂಡಿದರೆ 
[ಕಸ +2] 2| ಎಳೆಗಳು ಹಿಸಿಯಬಹುದು (ಗೃಹವಿ. ೬೯). 
ಕೆಸಕಿಲು "ಕಸಕೆಲ್‌? ನೋ. [ದೇ. ॥ ತಮಿ. ಕಶಕ್ಕು, ಕಯಕ್ಕು ; ಮಲ. ಕಶಕ್ಕು; ಕುರುಖ್‌. 
ಕಸಕಿಲುಗ (ನಾ). ಕಸಗುಡಿಸುವವನು. "ಕಸಕಿಲುಗಿತ್ತಿ' ಪರಾ. ಖಚ್ನಾ) 
[ಕಸಕಿಲು (೮ ಕಸಕಿಲ್‌) + -ಗ್ಯ) ಕಸಗುಡಿಸು, ಕಸಗೂಡಿಸ್ಕು (ಕ್ರಿ). ಕಸತೆಗೆ; ಕಸಹೊಡೆ : ಸಮ್ಮಾ 
ಕಸಕಿಲುಗಿತ್ತಿ (ನಾ). ಕಸಗುಡಿಸುವವಳು : ಕುಶಲಮೋಹನ ಮುದ್ದು ರ್ಜನೀ, ಶೋಧಿಸೀ - ೨ ಕೃನಮಂ ಕಸಗುಡಿಸಲು ಕಟ್ಟಿ, ಚೀಪರಿ ಕಟ್ಟಿ, 
ಮಾಟಗಳಿಂಡೆ ರೆಸಿಕನೊಲಿಸದಂಗನೆಯ ಕಸಕಿಲುಗಿತ್ತಿಯೆಂದೆಂಬರು [$0 ಪರಕೆ, ಕಸಬರಲು, ಕೇರಸೋಣೆ (ಸಿದ್ಧಾಂತಿ. ೯೨). ಕಸಗೂಡಿಸ್ಕು: 
(ಮದೇಪು. ೨೦-೪೩). [ಕಸಕಿಲುಗ + -ಇತ್ತಿ] ಒಂದು ದಿನ ಅವಳು ತನ್ನ ಗುಡಿಸಲಿನ ಅಂಗಳದ ಕಸಗೊಡಿಸುತ್ತಿದ್ದಳು 
ಕಸಕಿಲ್ಲೆಯ್ಕೆ (ನಾ). ಕಸಗುಡಿಸುವ ಕೆಲಸ: ಕಸಕಿಲ್ಫೆಯ್ಮೆಯನೆಸ (ಕಥಕ. ೪೮). [ಕಸ + ಗುಡಿಸ್ಕು) 
ಗುವ ಮಸಕದೆ ಕಡುದಡ್ಡುನಿಲ್ಲ ಪಡಿಗದ ಪಟನೀರ್ಪಸೆಯಾಜದ | | ಕೆಸಗುಪ್ಪೆ "ಕಸಕುಪ್ಸೆ' ನೋ. 
ಪಾಲಕ್ಷಿಯ್ಕಂದಸತಿಯರಿದೆ ಪಿಡಿವರಯ್ಕೊ ಪೊಸ ಮಡಿಮೆಯ್ಶಂ (ಚಕಎ.| | ಕೆಸಗೂಡಿಸು, (ಕ್ರಿ). ಕಳೆ ತೆಗೆಯದೆ ಬಿಡು; ಕಳೆಯನ್ನು ಬೆಳೆಸು: 
೬-೧೨೦). [ಕಸಕಿಲ್‌ + ಗೆಯ್ಮೆ (ಆ ಕೆಯ್ಮೆ ,)) 835 ಮಾನವನೆಂಬ ಬೆಳೆ ಭೂಮಿಯಲ್ಲಿ ಹುಟ್ಟದ ಅವಗುಣನೆಂಬ ಪ್ರಳಯದ 
ಕಸಕ್ಕು "ಕಸುಕು' ನೋ. ಕಸಆವ ಬಗೆಯಿಂದ ಹೋದರದು ಲೇಸು. ಹೊಲ ನೊಂದೀತೆಂದು 
ಕಸಕ್ಕು (ನಾ). ಬೆದರಿಸುವ ತಂತ್ರ; ಹೆದರಿಸುವ ಉಪಾಯ (?) : ಕಸಗೂಡಿಸುವದೇ (ಮೋಳಿಮಾ. ೧೪೬ ಪ್ರಸ್ತಾವನೆ). [ಕಸ ಕೂಡಿಸು] 
ಕುಹಕ ಮತ್ತು ಲಾವಕಜನರು ವಿವಿಧ ಕಸಕುಗಳನ್ನು ರಚಿಸಿ ನಿರಪರಾಧಿ ಕಸಗೂಡಿಸ್ಕು "ಕಸಗುಡಿಸು' ನೋ. 
ಯಾದ ನನ್ನ ಪೀಡನೆಯ ಉಜ್ಜೀಶವುಳ್ಳ ಸಾಧನೆಗಳನ್ನು ನಡಿಸುವದರಿಂದ, | ಕಸಗೊಟ್ಟಿ (ನಾ). ಕಸದ ರಾಶಿ; ತಿಪ್ಪೆ: ಸುಮತಿಯೆಂಬ ಹತ್ತಿಯ 
ನನ್ನ ಅಭಿಮಾನ ಭಂಗವಾದರೆ ನಾನು ಬದುಕಿರುವದಕ್ಕಿಂತ ಸಾಯುವದೇ |40 ಕೊಂಡು ಪುಣ್ಯಪಾಪವೆಂಬ ಕಸಗೊಟ್ಟಿಯ ಕಳೆದು ದೃಢವೆಂಬ ಬತ್ತಿಯಂ 
ಲೇಸು (ವಾಗ್ದೇವಿ. ೧೮೮). [?) `ಶೀವಿ (ಚನ್ನವ. ಕ. ೫೪೬-೧೧೮೬). [ಕಸ + ಗೊಟ್ಟ] 
ಕೆಸಕುಪ್ಪೆ, ಕಸಗುಪ್ಸೆ (ನಾ). ಕಸದ ರಾಶಿ; ತಿಪ್ಪೆ: ಕಸಕುಪ್ರೆಯೊಳ್‌ | |ಕೆಸಟಿ (ನಾ). ಕೊಳಕ; ಹೊಲಸುಗಾರ: ಎಂತಹ ನಂಬಿಕೆ- 
ತಾಮರೆ ಮೂಡಿದುದೆಂ (ವಡ್ಡಾರಾ. ೮೫-೨೯) ; ಸೊಗಯಿಪ ಸೊಡಮೆತ್ತ ಘಾತುಕ, ಕಸಟ ಇರಬಹುದು (ಭೀಮಕಾ. ೧೭೭). [ಕಸಟು -ಇ್ಕ] 
ಕಸಕುಪ್ಪೆಯ ತಿಪ್ಪೆಯ ಮೇಗಿದೆತ್ತ (ಬಂಹರಿ. ೪-೫). ಕೆಸಗುಪ್ಪೆ:| | ಕಸಟು (ನಾ). ಕೊಳೆ; ಹೊಲಸು; ದೋಷ: ಆಸೆ ಸಟಿ ಕುಶ್ಚಿತಂ 
ಕಸಗುಪ್ಪೆಯೊಳೆಂಜಲಗುಲಿನಾಯ್ಡ ಲಸಿ ತಿಂಬ ಮಗುವ ಕಂಡು|46 ದೀನತನ ಕಸಟುಗುಣ ರೋಷವರ್ತನೆ (ತಿಲ. ೧೪-೭). 
(ಧರ್ಮಾಮೃ. ೮-೧೬೫). (ಕಸ + ಕುಪ್ಪೆ] [ಜೇ. ॥ ತುಳು. ಕಸಂಟು ; ತೆಲು. ಕಸಟು] 


ಕಸದಾರ ೧೬೩೫ 


ಕಸದಾರ (ನಾ). ಕಸುವು ಉಳ್ಳದ್ದು; ಗಟ್ಟಿಯಾದದ್ದು; ಸತ್ತ್ವಯುತ 
ವಾದದ್ದು: ಅರಳಿ ಜಡ ಕಸದಾರ ಅಥವಾ ಕೆಡಕ ಇದು ನೋಡುವ 
ರೀತಿ (ಮುಂಬವ್ಯಾ. ೪೦). (4 ಮರಾ. ಕಸದಾರ್‌] 

ಕಸನೀರು (ನಾ). ೧. ಕಸ ಗುಡಿಸುವುದು ಮತ್ತು ನೀರು ತರುವುದು: 
ಕಸನೀರ ತರುವ ದಾಸಿಗೆ ಒಂದು ಶಿಸು ಹುಟ್ಟಿತ್ತು (ಸಿದ್ಧೇವ. ೧೩೦). 
೨. (ಹೆರಿಗೆಯಾದ ಮೇಲೆ) ಕಸಬಿದ್ದೊಡನೆ ಬರುವ ನೀರು : ದಾಸಿಗೆ 
ಒಂದು ಶಿಸು ಹುಟ್ಟಿತ್ತು ನೋಡಾ ಶಿಶುವೆದ್ದು ತಾಯನಪ್ಪಲು ಕಸನೀರು 
ಅಆತುಹೋಯಿತ್ತು ಕಾಣಾ (ಸಿದ್ಧೇವ ೧೩೦). [ಕಸ.-ನೀರು(ಐನೀರ್ಡ್‌)) 

ಕಸಪರಿಕೆ "ಕಸಪೊರಕೆ' ನೋ. 

ಕಸಪೊರಕೆ, ಕಸಪರಿಕೆ, ಕಸಬರಿಕೆ, ಕಸಬರಿಗೆ (ನಾ). ಎ ಕಸಕಿಲ್‌: 
ಹುಡುಗಿಯನ್ನು ಕಸಪೊರಕೆಯಿಂದ ಹೊಡಿದು ಹೊರಗೆ ಹೊರಡಿಸಿಬಿಡು 
(ದೇವೀಚ್‌. ೯). ಕಸಪರಿಕೆ: ಆಂಚೆಯಾಳು ಕೈಲಿದ್ದ ಸೊಪ್ಪಿನ ಕಸಪರಿಕೆ 
ಯಿಂದ ನೆಲವನ್ನು ತಟ್ಟಿ ದನು (ಹುಟ್ಟಹ. ೨೬). ಕಸೆಬರಿಕೆ: ಗುಡಿಸಿ 
ಮುಗಿದೊಡನೆ ಕಸಬರಿಕೆಯನ್ನು ಹಿಡಿದುಕೊಂಡೇ ನನ್ನ ಬಳಿಗೆ ಬಂದಳು 
(ದೀಪದ. ೧೩೬). ಕಸಬರಿಗೆ : ಕಸಬರಿಗೆಯನ್ನು ತೆಗೆದುಕೊಂಡು ಶಿವೂನ 
ಬೆನ್ನನ್ನು ರುೂಡಿಸಿಬಿಟ್ಟಿಳು (ಕುರಿಹಿಂ. ೬೨); ಕಸಬರಿಗೆಯಿಂದ ಕಸ 
ಗುಡಿಸುತ್ತಿದ್ದರು (ಕಪಪು. ೩-೬೪). [ಕಸ ಪೊರಕೆ (ಆ ಪರಕ್ಕೆ)] 

ಕಸಬ "ಕಸಬ್ಬೆ? ನೋ. 

ಕೆಸಬರಲ್‌, ಕಸಬರಲು (ನಾ). ಎ ಕಸಕಿಲ್‌: *ಸಮ್ಮಾರ್ಜನೀ ಎ 
ಕಸಬರಲ್‌ ' (ಕಾಶಕೃ. ೨೬೬). ಕಸಬರಲು : “ಬೀಪರಿಕಟ್ಟಿ, 
ಪರಕೆ, ಕಸಬರಲು” (ಸಿದ್ಧಾಂತಿ. ೯೨) ; ಸ್ವಸ್ಥನಿರದೆ ಕಸಬರಲ ನೀ 
ತಂದು ತಂಗಿಯರಿಗೆಲ್ಲ ಹಗೆಯಾದೆ (ಹಳ್ಳಿ ಬಾ. ೩೨). [ಕಸ 4 ಬರಲ್‌] 

ಕಸಬರಲು "ಕಸಬರಲ್‌' ನೋ. 

ಕಸಬರಿಕೆ "ಕಸಪೊರಕೆ? ನೋ. 

ಕಸಬರಿಗೆ "ಕಸಪೊರಕೆ? ನೋ. 

ಕಸಬಳಿಸು (ಕ್ರಿ). ಕಸಹೊಡೆಯಿಸು,  ತೆಗೆಯಿಸು: ಮಸಣೆಯಾ 
ಕೈಯ ಕಸಬಳಿಸುವರು (ಪುರಂದ. ೧-೧೪೫-೧). [ಕಸ * ಬಳಿಸು,] 

ಕಸಬಾ "ಕಸಬೈೆ ನೋ. 

ಕಸಬಿ, (ನಾ). ಸೂಳೆ: ಕಸಬಿಯರ ಓಣಿ (ರೂಢಿ). [ಕಸಬು + -ಣ್ಯ] 

ಕಸಜಬ್ಲಿ (ನಾ). ಉದ್ಯೋಗಸ್ಥ; ಉದ್ಯೋಗ ಮಾಡುವವನು: 
ಕೈಗಾರಿಕೆಗಳನ್ನೆಲ್ಲ ಬಿಡಿಕಸಬಿಗಳ ಅಡ್ಡ ಕಸಬಿಗಳ “ಕೈ ತನ್ಪಿಸಿ ದೊಡ್ಡ 
ಪ್ರಮಾಣದಲ್ಲಿ ಆದೇ ಕಸಬಿಗಳನ್ನು ಕೂಲಿಗೆ ಇಟ್ಟು ನಡೆಯಿಸಬಾರದೇಕೆ 
(ಮಾವಾದ. ೯೭). [ಕಸಬು + -ಇ] 

ಕಸಬಿಣಿ (ನಾ). (ಉಕ) ಸೂಳೆ; ವೇಶೈ; ಬೆಲೆವೆಣ್ಣು: ಪಾತರ 
ದವರು . .. ಕಸಬಿಣಿಗಳಿದ್ದಲ್ಲಿ ಕುಣಿಯುವುದಿಲ್ಲ (ಕಛಾಗೆ. ೧೯೫). 

[+ ಮರಾ. ಕಸಬೀಣ್‌ ; ಒಂ. ಕಸಬೀ, ಕಸಬಿನ್‌) 

ಕಸಬು, ಕಸುಬು (ನಾ). ೧. ಕೆಲಸ; ಕಾಯಕ; ಉದ್ಯೋಗ: 
ಕಟ್ಟಡಗಳನ್ನು ಕಟ್ಟಿಸುವುದೂ ಒಂದು ಸಣ್ಣ ಕಸಬಾಯಿತು (ಭಾಗ್ಯಶಿ. 
೮೯) ; ಮಂದಲಿಗೆ ಕಸಬು ಸ್ವತಂತ್ರವಾದ ಕೈಗಾರಿಕೆಯಾಗಿ (ಹುಟ್ಟಹ. ೯). 
೨. ಸೂಳೆಗಾರಿಕೆ ;. ವೇಶ್ಯಾವೃತ್ತಿ: ರಂಗಿಯ ತಾಯಿಯೂ ಸೂಳೆ 
ಯಾಗಿದ್ದವಳೇ, ಅವಳು ಕಸಬಿಗಾರಂಭಿಸಿದ ಹೊಸದರಲ್ಲಿ (ನಾವೋಲೀ. 
೩೦೧) ; ಆಕೆ ಕಸಬಿನವಳಲ್ಲ (ಅನ್ನಪೂ. ೩೧). ಕಸುಬು : ೧. ನಿತ್ಕ 
ಜೀವನದಲ್ಲಿ ಇವರು ಬೇಸಾಯದ ಕಸುಬಿನವರು (ಯಕ್ಷಬ. ೧೮); ಬೇರೆ 
ಬೇಕೆ ಕಸುಬಿಗೆ ಸೇರಿದ ವರ್ತಕರ ಅಂಗಡಿಗಳು ಬೇರೆಬೇರೆ ಇವೆ (ಪ್ರವಾಇ. 
11, ೧೫೬). ೨. ಕಾಸಿಂಬಿ ಇನ್ನೂ ಎಳಕಲು , .. ಹೊಸತಾಗಿ ಕಸುಬಿಗೆ 
ಇಳಿದವಳು (ಬೆಂಗಬ. ೧೭೮). [- ಅರ, ಕಸ್ಟ್‌ ; ಮರಾ. ಹಿಂ. ಕಸಬ] 


20 


40 


45 


ಕಸಮುಡುಗೆ 


ಕಸಬುಗಾರ (ನಾ). ಉದ್ಯೋಗಸ್ಥ ; ಕೆಲಸಗಾರ. "ಕಸಬುಗಾರಿಕೆ' 
ಪರಾ. [ಕಸಬು + -ಗಾರ (೮. -ಕಾಜ)) 

ಕಸಬುಗಾರಿಕೆ (ನಾ). ಕೈಗಾರಿಕೆ; ಕೆಲಸ: ಮನುಸ್ಕನ ಕಸಬುಗಾರಿಕೆ 
ಯಲ್ಲಿರುವ ಕೌಶಲ್ಯವು ಸಂಪತ್ತಿನ ಉತ್ತ ನ್ನ ಮುಖ್ಯಸಹಾಯ 

[ಕಸಬುಗಾರ + -ಇಕೆ) 

ಕಸಬುದಾರ, ಕಸುಬುದಾರ (ನಾ). - ಕಸಬುಗಾರ: ಡೇಶದ ನಾನಾ 
ಭಾಗಗಳಿಂದ ಕಸಬುದಾರರು ಬಂದರು (ಕಪಪ. ೪-೧೦೦). ಕಸುಬು 
ದಾರೆ: ಇಬ್ಬರು ಮೂವರು ಕರಡಚ್ಚನ್ನು ತಿದ್ದುವ ಕಸುಬುದಾರರೂ 
ಅಸಾಧಾರಣವಾದ ಎಚ್ಚರಿಕೆಯಿಂದ ಓದಿ ನೋಡಿದ್ದರೂ ಕೂಡ (ಕನ್ನಸಂ. 
೨೨೩). [ಕಸಬು + -ದಾರ್ಯ] 

ಕಸಬುದಾರಿ, ಕಸುಬುದಾರಿ (ನಾ). ೧. ಉದ್ಯೋಗಸ್ಥ ; ಕಸುಬಿ 
ನವನು: ಯಕ್ಷಗಾನ ಕಸಬುದಾರಿಗಳಲ್ಲಿ ಅತಿಮಾತಿನ ಅಧಿಕಪ್ರಸಂಗ 
ವಿಲ್ಲ (ಯಕ್ಷಬ. ೩೮) ; ಕೆಸಬುದಾರಿ ದಂಡಾಳುಗಳು ಮತ್ತು ತೋಳಗಳು 
ಜನಸಾಮಾನ್ಯರಿಗೆ ವಿಶೇಷ ಕಸ್ಟನಪ್ಪಗಳನ್ನುಂಟುಮಾಡುತ್ತಿದ್ದವು 
(ಯೋಧರು. ೨). ತಿ. ವಿಟಿ; ಅವನು ನನ್ನ ಕಡೆಗೇ ನೋಡುತ್ತಾನೆ. 
ಬಹುಶಃ ಕಸಬುದಾರಿ ರಸಿಕರು (ಪುನರು. ೧೪೮). ಕಸುಬುದಾರಿ: (ಗು). 
೩. ಔದ್ಯೋಗಿಕ ; ಔದ್ಯಮಿಕ: ಕಸುಬುವಾರಿ ಕೆಲಸಗಳು ನಡಿಯುವ 
ಮುಖ್ಯಸ್ಥಳಗಳು (ಭೂಗೋಳ. ೯೩).  [ಕಸಬುದಾರ+ ಳ್ಯ) 

ಕಸಬುಶಾಲೆ (ನಾ). ವೃತ್ತಿ ಶಿಕ್ಷಣ ಶಾಲೆ; ಉದ್ಯೋಗ ಕಲಿಸುವ 
ಸಂಸ್ಥೆ. "ವೃತ್ತಿ ಶಾಲೆ” ಪರಾ. [ಕಸಬು * ಶಾಲೆ,] 

ಕಸಚೆ|, ಕಂಸಬೆ, ಕಸಬ, ಕಸಬಾ (ನಾ). ತಾಲ್ಲೂಕಿನ ಅಥವಾ 
ಅದರ ಭಾಗದ ಮುಖ್ಯಸ್ಥಳೆ: ಕಸಬೆಯೊಳಗೆ ಸೋಮೇಶ್ವರ ಕೆರೆ 
(ಎಕ. ೫, ಮುಳಬಾ. ೧೮-೧೭; 123417) ; ವಕಲೇರಿ ಹೋಬಳಿ 
ಕಸಬೆವಳೆ[ಗೆ] (ಮೈ ಆರಿ. ೧೯೪೧, ೧೫-೯ ;, 1746) ; ಶಿರೆಸ್ತಿದಾರರು ಸಹ 
ಕಸಬೆಯಲ್ಲಿ ಇದ್ದುಕೊಂಡು (ಮಹಾವಂ. 11, ೫೭) ; ಆ ಪಾಳು ತಾವರೇ 
ಕೋಟಿಯೆಂಬ ದೊಡ್ಡ ಪಾಳ್ಯಪಟ್ಟನ' ಕಸಬೆಯಾಗಿತ್ತು (ಸಕತೆ. ೬೬). 
ಕಂಸಬೆ: ದೇವರಪುರದ ಕಂಸಬೆಯಲು ಬೆದಲು ಭೂಮಿ ಬೀಜವರಿ 
(ಎಕ. ೩1, ಹೊಳಲ್ಫೈ. ೫೪-೧೩; 1755). ಕಸಬ: (ರೈಸ್‌ಗೆ. ೫೫೨). 
ಕಸಬಾ: ನರಶೀಪುರ ತೌಲ್ಕು ಬಂಡಿಹೊಳೆ ಹೋಬಳಿ ಪೈಕಿ ಕಸಬಾ 
ಬಂಡಿಹೊಳೇಗ್ರಾಮ (ಹುಟ್ಟಹ. ೩). 

[«- ಹಿಂ. ಮರಾ. ಕಸಬಾ; ಅರ. ಕಶಬ್‌] 

ಕಸಬೆ, (ನಾ). - ಕಸಬ್ಮಿ: ಕಸಬೇರ ಕಳೆದು ಬಸವೇರ ಬಿಟ್ಟು ದಾಟ 
ಬಂದಾಂವಾ (ಸಖೀಗೀ. ೯೨-೧೦) ; ಕಸಬೇರ ಧಾರಣಿ ಜಗತ್ತಿನ ತುಂಬ 
(ರಕ್ತಧ್ವ. ೧೦೬). [ಕಸಬು + -ಎೃ] 

ಕಸಬೋಹರಿಗೆ (ನಾ). - ಕಸಕಿಲ್‌; ತಾನೇ ಕರದೊಳಾಂತು ಕಸ 
[ಸಾಕಾಂ. ರಜ] ಬೋಹರಿಗೆಯಂ ಪಿಡಿದು (ಗುರುಚಾ. ೫-೧೪). 

[ಕಸ + ಬೋಹರಿಗೆ] 

ಕಸಮಸಗು (ಕ್ರಿ). ಕೆರಳು; “ಮನಸ್ಸಿನ ಅಶಾಂತಿಯಿಂದ ರೇಗು ” 
(ಸುಕುಮಾ. ಕೋಶ): ಕಸಮೆಸಗಿ ಮಿಸುಗಿ ಭೃಂಗಪ್ರಸರಂ ಪಸರಿಸುವು 
ವೆಸೆವ ಬಿಸರುಹವನಡೊಳ್‌ ( ಸುಕುಮಾ. ೧೦-೫೭). 

[?. / ತೆಲು. ಕಸಿಮಸಗು] 

ಕೆಸಮಾಲ (ನಾ). ಕಸಗುಡಿಸುವವಳು; ಕೀಳು ಹೆಂಗಸು (?): 

ಕಸಮಾಜಕಿಯ ಬರ್ದೆಯ ತಳ್ತ ಬಾಟತ್ತಿಯಂ (ಚಿಕವಿ. ೬-೧೪೭). 
[ಕಸ - ಮಾಜ? 

ಕಸಮುಡುಗೆ (ನಾ). ೬ ಕಸಕಿಲ್‌: “ಸಮ್ಮಾರ್ಜನಿ, ಶೋಧಿನೀ- ಈ 

೨ ಕಸಮುಡುಗೆಯ ಪೆಸರು (ನಾಚಿರಾ. ೧೦೪). [ಕಸ * ಉಡುಗೈ] 


(ಬಾಲಪ್ರ. 1, ೧೭೭). 


ಕಸಮುಸುರೆ ೧೬೩೬ ಕಸಲೆ 


ಕಸಮುಸುರೆ (ನಾ). ಕಸ ಮತ್ತು ಮುಸುರೆ; ಮನೆಗೆಲಸ: ಕಸ 


ಮುಸುರೆ ತೊಳೆಯಲು ಒಬ್ಬ ಸೇವಕಿ ಬೇಕು (ರೂಢಿ). 
[ಕಸ + ಮುಸುರೆ (೮. ಮುಸುಜಕ)] 


ಕಸರ್‌, ಕಸುರ್‌ (ಕ್ರಿ). ಒಗರಾಗಿ ಗಂಟಲುಕೆರೆ; ಒಗಚಾಗಿರು : 


*ಕಗರ೯ - ಗಲಕಂಡೂತೌ (ಗಂಟಲು ಕೆರೆಯು)? (ಶಮಧಾ); 
ಕಸರ್ಪಂ, ಕಸರ್ವಂ (ಶಬ್ದಾನು. ೫೧೧ ಪ್ರಯೋ). *ಸುರ್‌ : ಕೈಪೆ 
ಪಟ್‌ ಯಂ ಬೆಳೆಯಿಸುಗುಂ ಕಸುರ್ತು ಬರೆ ಸಾಲೆ(ವೆ)ಯೆ ಕ್ಪಾರದಿ 
ಕೋದ್ರವಂಗಳುಂ ಜಳನಿಧಿ ಮೇಖಳಾಖಳಮಹೀವಳಯಂ ಬೆಳೆಗುಂ 
ನಿರಂತರಂ (ಆಟ್ಟಮ. ೮-೧೪೨). 

[ದೇ. ॥ ತಮಿ. ಕಶರ್‌, ಕಯರ್‌ - ಒಗರು] 


ಕಸರತ್ತು, ಖಸರತ್ತು (ನಾ). ೧. ವ್ಯಾಯಾಮ; ತಾಲೀಮು: 


ಕಸರತ್ತನ್ನು ಮಾಡುವಾಗ ಮತ್ತು ಓಡುವಾಗ ಎಂದೆಂದೂ ಬಾಯಿಂದ 
ಶ್ವಾಸವನ್ನು ತಕ್ಕೊಳ್ಳ ದಿರುವುದು (ಬ್ರಹ್ಮಜೀ. ೨೦೯) ; ನಾಲಗೇಗೆ ಸ್ವಲ್ಪ 
ಕಸರತ್ತು ಕೊಡ್ರಣ್ಣಾ (ಸ್ವಾಮಿಸ್ನೇ. ೮೩). ೨. ಅಭ್ಯಾಸ; ತರಬೇತಿ; 
ಕವಾಯಿತು: ಏನನ್ನಾದರೂ ಕಲಿಯಲಿ, ಮನಸ್ಸಿಗೆ ಕಸರತ್ತಾದರೆ ಸಾಕು 
ಎಂದು ವಾದಿಸುವುದು ಸೂಕ್ತವಲ್ಲ (ಶಿಕ್ಷರ. ೪೫). ೩. ಶಕ್ತಿಯ ಹಾಗೂ 
ಚಮತ್ಕಾರದ ಪ್ರದರ್ಶನ: ಕಥಕ್‌ ನೃತ್ಯವು ಒಂದು ಕಲೆಯೇ ಅಥವಾ 
ಕಸರತ್ತೇ ಎಂದು ಭ್ರಮಿಸುವಂತಾಗುತ್ತದೆ (ಆಭಾನೃ. ೮೭) ; ಮೆದುಳಿನ 
ಕಸರತ್ತಿನಿಂದ ಬರುವ ಭಾಗ್ಯವಾದರೂ ಏನು? ಎಂಬ ಪ್ರಶ್ನೆ ಮೂರ್ಬರ 
ಪ್ರಲಾಪ (ಜೀವಾತ್ಮ. ೮). ಖಸರತ್ತು : ೩. ನನ್ನ ಖಸರತ್ತಿನ ಬುದ್ಧಿ 
ಯಿಂದ ಅವರನ್ನು ಕಟ್ಟಿ (ಕೆಲನೆ. ೩೪೪). 
[+ ಹಂ. ಮರಾ. ಕಸರತ್‌; ಅರ. ಕಸ್ರತ್‌) 


ಕಸರಾಬಸರ "ಕಸರಾಮಸರ' ನೋ. 
ಕಸರಾಮಸರ, ಕಸರಾಬಸರ (ನಾ). ೧. ಅವ್ಯವಸ್ಥಿತವಾದದ್ದು ; 


ಕಿಚಿವಿಚಿ; ಹದಗೆಟ್ಟ ಬೆರಕೆ (8). ಕಸರಾಬಸರ: ೨. “ರುಚಿಗೆಡಿಸಿ 
ಕೊಂಡು ತಿನ್ನುವುದು" (ಜಾನಕೋ. ೩೬). [1] 


ಕಸರಿ (ನಾ). ೧. ಒಂದು ತರಹದ ನಂಜಿಕೆ; ಉಪ್ಪುಗಾಯಿ (?): 


ತಾಳದ ಸೀಕರಣೆ ಕಸರಿ ಪಚ್ಚಡಿಗಳು ಮೇಲಾದ ಷಡುರಸಗಳನು... 
ಬಡಿಸಿದರು (ಕಂನವಿ. ೮-೮೫); ನೆಲ್ಲಿಯ ಕಸರಿ ಹಿಂಡಿಯ ಕಸರಿ 
ಮಂಗರ್ವಳ್ಳಿಯ ಕಸರಿ (ಜ್ಞಾನಡಂ. ೩೯-೧೧೪). ೨. ಕಷಾಯ (?): 
“ಸರಿಯ ನೀರಿಡುವುದು ಸಬ್ಬಸಿಗೆಯನರೆದಿಕ್ಕೆ ಮರನ ಮೊದಲೊಳದಂ 
ಸೇಕಿಸುವೆದು (ಲೋಕೋಪ. ೬-೧೪). [?] 


ಕಸರಿಕೆ (ನಾ). ೧. ಸೊರಗುವಿಕೆ; ಬಾಡುವಿಕೆ: ಕೆಂದಳದ 


ಸೆಕೆಯಲಿ ಕಪೋಲವು ಕಂದಿ ಕಸರಿಕೆಯಾಯ್ತು (ಕುವ್ಯಾವಿ. ೩-೫೫). 
೨. ಮುಜುಗರ; ತ್ರಾಸ(?): ಕಸ [ಪಾಠಾಂ. ಕಿಸು]ರಿಕೆಯ ಕಾಪಥದ 
ಕಟ್ಟಾಯಸವು ತಡೆದುದು ನಿಮ್ಮ ರಾಯನ ಶಶಿಮುಖಿಯನು (ತೊರರಾ. 
೨-೪-೧೬). ೩. ಅಸಮಾಧಾನ; ಮನಸ್ತಾಪ: ಮನದಲಿ ಕಂದು 
ಕಸರಿಕೆ ಬೇಡ ಕಾದಲಿ ಧರ್ಮನಂದನನು (ಕುವ್ಯಾಕ. ೨-೫); ಕಂದು 
ಕಸರಿಕೆ ನಮ್ಮ ಮೈತ್ರಿಯೊಳೊಂದುಮಿಲ್ಲದ ತೆಆದೆ (ರಾಮಾಸಂ. ೪-೧-೧೬). 
೪. ಅನುಮಾನ: ಮನದಲಿ ಕಂದು ಕಸರಿಕೆಯಿಲ್ಲವಲೆ ನೀನೆಂದ 
ಮಾತನು ನಂಬಲೇ (ತೊರರಾ. ೫-೩-೯೮) ; ಕಂದು ಕಸರಿಕೆ ಹೋಗಬೇಕು 
ಮುಕುಂದನಲಿ ತನಗೆ (ನಿಭಾಗ. ೧೦-೬೭-೨೯). [ಕಸರ್ಯು £ -ಇಕೆ] 


ಕಸರಿಸು (ಕ್ರಿ). ಅಸಮಾಧಾನವುಂಟುಮಾಡು; ಅಸಹ್ಯವಾಗು: 


ಬಸನಿಗಳ ಗೊಟ್ಟ ತನಗಾಗಿಸೆ ಸಂತಸದೊದವನುತ್ತಮರ ಗೊಟ್ಟ ಕರಂ 
ಕಸರಿಸಿದುದೆರ್ದೆಯನೇಂ ಸೊಗಯಿಸುಗುಮೆ ಚೋರಂಗೆ ಚಂದ್ರಿಕಾ 
ವಿಸ್ತಾರಂ (ವರ್ಧಪು. ೨-೩೫). [ಕಸರ್ಮು + -ಇಸ್ಯು] 


ಕಸರು (ಕ್ರಿ). ೧. ಕಾಡು; ಪೀಡಿಸು: ಕಸರುತಿಹ ಪ್ರಜೆ ದುಷ್ಪ ಕಾಮಿ 
ನಿಯ ಧೂರ್ತತೆಯೊಳೆಸೆವ ಜರಬರಿಯ ರಾಜಸದಿಂದಮೆಲ್ಲರೊಳ್‌ ಪುಸಿವ 
* .- ಜಡಮತಿಗಳಂ ಸಾಮಭೇದದಿಂದ ವಶಗೊಳಿಸಲಳವೆ (ವಿಂಕಾರಾ. 
೬-೭-೧೪). ೨. ಗದರಿಸು; ಬಯ್ಯು : ನೀನು ಅನ್ಮಾಸಕ್ತಹೃಡೆಯನು 
3 « « * ಸನಗೆ ತಿಳಿಯದೇನ್ಮು? ಎಂದು ಕಸರಿದಳು (ಕಥಾಸಾ. ೫). 
[+ ತೆಲು. ಕಸರು] 
ಕೆಸರು, ಕಸುರು, (ನಾ). ೧. ಒಗರು; ಅಪಕ್ವತೆ ;ಹೀಚು. "ಕಸರು 
ಗಾಯಿ” ಪರಾ. ೨. ಹಸಿಯಾಗಿರುವಿಕೆ; ಒಣಗದಿರುವಿಕೆ: 
ಗೋಟಡಿಕೆ ಕಸರಾಗಿದ್ದರೆ ಬೆಲೆ ಕಡಿಮೆ (ರೂಢಿ). ೩, ಅಸಮಾಧಾನ; 
10, ಕಳವಳ; ಬೇಗೆ: ಕುಂದು ಹೆಚ್ಚಿನ ಪಾಡು ಪಂಥದ ಕಂದು ಕಸರಿನ 
ಕಲಿಮನದ ಕಡುಹಿಂದ ಕಯ್ದುಡುಕಿದರು ಕದನಕೆ ಕಲಿಗಳಾಜಿಯಲಿ 
(ತೊರರಾ. ೪-೩-೬) ; ಅನಿಮಿಷರೆ ಮನದೊಳಗಿದ್ದೆ ಕಸರು ಚಿಂತೆಯ 
ಕಳದು (ಶ್ರೀಕೃಪಾ. ೯೩). ೪. ತೊಂದರೆ: ಕ್ರಿಮಿಕೀಟಗಳ ಕಸರಿಲ್ಲದಾ 
ಪುತ್ತದೊಳಗೆ ಮುನಿಪತಿ ತಪವನೆಸಗಿದಂ (ವೆ 0 ಕಾರಾ. ೨-೨೧-೧೭). 
15) ೫. ದೇಹದೊಳಗಿನ ವಿಕಾರ. ಕಸುರು,: ೧. ಕಾಯಿ ಕಸುರನು 
ತಿಂದು ಜೀವವ ಗಾಸಿಮಾಡುವುದೇಕೆ (ಜೀವಂಚ. ೧೨-೫). 
[ದೇ. ॥ ತಮಿ. ಕಶರ್‌ ; ಕಚ್ಚಲ್‌ ; ತುಳು. ಕಸ್ರ್‌; ತೆಲು. ಕಸು; 
ಕುವಿ. ಕಸ್ಸ. / ಪ್ರಾ. ಕಸರ - ರೋಗವಿಶೇಷ] 
ಕಸರ್ಕು ಕಸುರ್ಯು, ಕಸರೆ (ನಾ). ೧. ಕಸ; ಕೊಳೆ: ನನ್ನ ಮೈಮೇಲಿನ 
20 ಕಸರು ತೆಗೆದು ಹಸನ ಮಾಡಿದರು (ಕಪಪು. ೪-೫೬); ಕಸರು ಕಳೆದು 
ತಮ ಹಿಂಜಿ ಬಂತು ರವಿಕಿರೆಣ ನೂಲುವಂತೆ (ಸೂ ರ್ಯ ಪಾ. ೨೮-೮) ; 
ಎಲ್ಲನೂ ಒಂದಿಷ್ಟಾದರೊ ಕಸರಿಲ್ಲದ ಮಾಣಿ ಕೃದ ಮಾತುಗಳು 
(ಪಾರ್ಕಿಸು. ೯೦). ಕೆಸುರ್ಮು: ೧. ಆತ್ಮತೇಜಸ್ಸಿನ ಮುಂದೆ ಬಹಿರಂಗದ 
ವಸ್ತ್ರಭೂಷಣಲೇಪನಗಳು ಕಸದ ಕಸುರು (ತುಂಗಭ. ೮೬); ಬರಿ 
25) ಸ್ವಲ್ಪ ಕಸುರು ಬಿದ್ದಿದೆ (ಮುಂಗಾಪು. ೧೧೨). ಕಸರೆ: ೨. ಕೊಂದ 
ಪ್ರಾಣಿಯ ಕರುಳಿನಲ್ಲಿರುವ ಆಹಾರ, ಕಸ: ಅಡಿಗೆಗಾಗಿ ಕುರಿ 
ಯನ್ನು ಕೊಂದು ಹೊಟ್ಟೆಯ ಕಸರೆಯನ್ನು ತೆಗೆದರು (ರೂಢಿ). 
[2.1 ತುಳು. ಕಸರ್‌] 
ಕಸರು (ನಾ). ೧. ಕೊರತೆ; ನ್ಯೂನತೆ. ೨. ಅಳತೆ ಅಥವಾ ತೂಕ 
80| ದಲ್ಲಿ ನ್ಯೂನತೆಯನ್ನು ತುಂಬಿಕೊಡಲೆಂದು ಸೇರಿಸುವ ಹೆಚ್ಚಿನ 
ಅಂಶ; ಹೆಚ್ಚಿಕೆ (೪). "ಕೊಸರು? ಪರಾ. &. ನಾಣ್ಯಗಳ 
ವಿನಿಮಯದಿಂದ ಬರತಕ್ಕ ಲಾಭ (8). ೪. ಸುಂಕ: ಕಸರು, 
ಸುಂಕ, ಊಬು, ಮುಳ್ಳು, ಕಂಟ (ಕಂನುಹು. ೮೧). 
[--ಮರಾ. ಕಸರ್‌; ಅರ. ಕಸ್ರ್‌) 
| ಕೆಸರು, ಕಸಿರು (ನಾ). ಸಾಮರ್ಥ್ಯ; ಶಕ್ತಿ: ಈಗ ನನ್ನಲ್ಲಿ ಕಸರಾ 
ದರೂ ಏನು ಉಳಿದಿದೆ (ಜಮಿನ್ಹಾ. ೧೩೫) ; ಮದ್ದು ಸುಡು ಅಣ್ಣನ 
ಬುದ್ಧಿ ಏನ್‌ ಹೇಳಾಲೆ ಉದ್ದೀನ ಕಾಳಷ್ಟು ಕಸರಿಲ್ಲ (ಲೋಕಗೀ. 
೭೫-೧೬). ಕಸಿರು : ಅದರಲ್ಲಿ ಹೊಸ ಕಸಿರೂ ಕಸವೂ ಕೂಡಿರಬಹುದು 
(ವಿಚಾಮಂ. ೭೨). [1] 
40| ಕಸರುಗಾಯಿ, ಕಸುರುಗಾಯಿ, ಕಸುರ್ಗಾಯ್‌ (ನಾ). - ಕಸು 
ಗಾಯ್‌ (8). ಕಸುರುಗಾಯಿ : (8). ಕಸುರ್ಗಾಯ್‌: ಕಾಯ್‌ 
ಕಸುರ್ಗಾಯ್‌' ಪಣ್‌" ದೋರೆವೆಣ೯ ತನಿವಣ್ಗಳಿಂದೆಸೆಯೆಯುಂ 
(ರಾಮಾಶ್ವ. ೧೬-೨೪). 
[ಳಸರ್ಯು (೮ ಕಸರ್‌) + ಕಾಯ್ಕಿ (ಆ ಕಾಯ್‌,)] 
45| ಕಸರೆ "ಕಸರ್ಕು' ನೋ. 
ಕಸಲೆ "ಕುಸಾಲೆ' ನೋ. 


ಕಸನಯ್ಯ 


ಕಸವಯ್ಯ (ನಾ). ಒಬ್ಬಾತನ ಹೆಸರು: ಮೆಣ್ಣಿ ಮುದುಳಗಾಮುಣ್ಣರ 
ಮಗಂ ಕಸವಯ್ಯ (ಎಕ. ೫, ಮುಳಬಾ. ೨೨೯-೫; 909). 
[? + ಅಯ್ಯ) 
ಕಸವರ (ನಾ). ಹೊನ್ನು ; ಚಿನ್ನ; ಧನ; ಸಂಪತ್ತು: *ಕಸವರಂ- 
ಫೊನ್‌ (ಮಿಸುನಿ)* (ಶಮದ. ಪರಿ. ೨); ನಿನ್ನ ಕಸವರಮೆಂದುಂ 
ದೀನಾನಾಥರ ಕೆಯ್ಯದು (ಕವಿರಾ. ೩-೧೦೫) ; ಪಿರಿದು ಕಸವರಮನಿತ್ತೊಂ 
(ವಡ್ಡಾ ರಾ. ೧೧೮-೨೧) ; ಗೆಲ್ಲ ಕಸವರಮೆಲ್ಲಂ ಬಂದುದು (ಪಂಪಭಾ. 
೭-೪ ವ); ಬಿತ್ತದೆ ಬಂದ ಧಾನ್ಯದಂತೆ ಚಿಂತಿಸದೆ ಬಂದ ಕಸವರದಂತೆ 
(ಧರ್ಮಾಮೃ. ೮-೫೧) ; ಕೆಸವರಮಂ ಕಳೆದು ಕಸವನಾಂತವೊಲಕ್ಕುಂ 
(ರಾಜಕ. ೧-೨೧). "ಕಡವರ' ಪರಾ. [೮ ಸಂ. ಕಾರ್ತಸ್ವರ] 
ಕಸವರಗಲಿ (ನಾ). ಸಂಪತ್ತನ್ನು ದಾನಮಾಡುವುದರಲ್ಲಿ ಧೀರ: 
ಕಲಿತನದ ನೆಗಲ್ಬ ಕಸವರಗಲಿತನದ ಪೊದಲ್ಹ್ಡ ಪರಮಕೋಟಗೆ 
ಪೆಆರಾರ್‌ ಸಲೆ ಕರ್ಣನಲ್ಲದೆ (ಪಂಪಭಾ. ೧೨-೯೯); ಕಲಿಯೆನೆ ನೆಗಬ್ಬಳ್‌ 
ಕಸವರೆಗಲಿಯೆನೆ ಗುಣದಂಕಕಾರ್ತಿ ಮೊನೆ ಯೊಳ್‌ ಮನೆಯೊಳ್‌ 
(ಅಜಿಪು. ೧-೬೬). [ಕಸವರ + ಕಲ್ಕಿ) 
ಕಸವರಬೇಟ (ನಾ). ಹಣದಾಸೆಗಾಗಿ ಮಾಡುವ ಪ್ರಣಯ: ಚಿಃ 
ಕಸವರಬೇಟಮೆಂಬುದೆರೆಕೊಳ್ವರ ಬೇಟಿಂ (ಕಾವ್ಕಾವ. ೩೦೪). 
[ಕಸವರ * ಬೇಟೃ (ಆ ಬೇಂಟ)) 
ಕೆಸವರವಸಿಅ (ನಾ). ಹಿರಣ್ಯಗರ್ಭ; ಬ್ರಹ್ಮ: ಕಸನರವಸಿಜನೆನಿಸಿದ 
ಹೆಸರೆಸಕದ ಹೆಮ್ಮೆಯ ದೇವರು (ಉದ್ಭದೇ. ೧-೨). 
[ಕಸವರೆ + ಬಸಿರ್‌ + -ಅ,] 
ಕಸವಿಸಿ, ಕಸಿಬಿಸಿ, ಕಸಿವಿಸಿ, ಕಾಸಾವೀಶಿ, ಕಾಸಾವೀಸಿ (ನಾ). 
ಸಂಕಟ; ತಳಮಳ; ಕಳವಳ: ಎನ್ನ ಮಾನಸಕೆ ಕಸವಿಸಿಯಪ್ಪುದು 
(ಮಲ್ಲಚ. ೪-೭); ಆಗ ಶ್ರೀಪತರಾಯನಿಗೆ ಎಷ್ಟು ಕಸವಿಸಿಯಾಗಿರ 
ಬಹುದು (ಮೋಹಿನೀ. ೧೧೧); ನನ್ನೆದೆಯ ಕಸವಿಸಿಯ ಹೇಳತೀರದು 
ಆಗ (ಭಾನಜೀ. ೭-೧೨೭). *ಸಿಬಿಸಿ: ಅಸಮಶರಪಿತನು ತಾಪಸರ 
ನುಡಿಗೇಳಿ ಬಹು ಕಸಿಬಿಸಿಯನಾಂತು (ಮಲ್ಲಾರಿ. ೪-೨೦) ; ಕಸಿಬಿಸಿಯ 
ಪಡುವ ಕರ್ಬರರ ತನುತತಿಗಳಿಂ (ಮಲ್ಲಾ ರಿ. ೭-೨೦). ಕಸಿವಿಸಿ: 
ಒಂದೆಡೆಗೆ ದುಗುಡದ ಹೊರೆ, ಇನ್ನೊಂದೆಡೆಗೆ ಯೋಚನೆಯ ಕಸಿವಿಸಿ 
(ನಿರೀಕ್ಷೆ ೧೫೯); ಅಂತರಂಗದಲ್ಲಿ ಏನೋ ಕಸಿವಿಸಿ (ದೂಬೆಟ್ಟ. ೧೭೧). 
ಕಾಸಾವೀಶಿ: ಪ್ರಸೂತೀ ಘಾಳಿ ಕಾಸಾವೀಶಿಯೆನಿಪುದು (ಜ್ಞಾ ನಸಿಂ. 
೩೧-೫೦)- ಕಾಸಾವೀಸಿ: ಕಾಸಾನೀಸಿಯಿಂದ ಘಾಸಿ ಬೀಳುವದಲ್ಲ 
(ಮೋಕ್ಷದೀ. ೧೬೬-೬). 
ಕಸಿವಿಸಿಯಾಗು - ಸಂಕಟಿವಾಗು; ತಳಮಳವಾಗು; *ರಕರೆ 
ಯಾಗು: ಮಾಲಃ ಸುದ್ದಿ ತಿಳಿಸಿದಾಗ ಎದೆಯಲ್ಲಿ ಕಸಿವಿಸಿಯಾಗಿತ್ತು 
(ವಾತ್ಸಲ್ಯ. ೩೧); ಆ ಕೆಲಸವನ್ನಷ್ಟು ಬೇಗನೆ ಮುಗಿಸುವುದಾಗಲಿಲ್ಲವಲ್ಲಾ 
ಎಂದು ರಂಗಮ್ಮ ಸಿಗೆ ಕಸಿವಿಸಿಯಾಯಿತು (ರಂಗವ. ೩೬). 
[4+ ಮರಾ. ಕಾಸಾವೀಸ] 
ಕಸನಿಸಿಗೊಳ್ಳು, ಕಸಿವಿಸಿಗೊಳು, ಕಸಿವಿಸಿಗೊಳ್ಳು (ಕ್ರಿ). ಕಳವಳ 
ಪಡು; ತಲ್ಲಣಿಸು; ಸಂಕಟಪಡು : ಹಸಿವೆಯ ಪರಿಹರಿಸುವೆ ಎನ್ನಯ್ಯ 
ಕಸವಿಸಿಗೊಳ್ಳದಿರು ಮನದೊಳು (ಸಿದ್ಧಪು. ೩-೮೩). ಕಸಿವಿಸಿಗೊಳು : 
ಬಿಸಿಆಲುಗಡ್ಡೆಯ ಬಾಯೊಳಗಿಟ್ಟಿಂತೆ ಕಸಿವಿಸಿಗೊಳುತಿದೆ ಜೀವ 
(ಇಂಚಾಪ, ೯೯-೮೪). ಕಸಿವಿಸಿಗೊಳ್ಳು : ತಾಯ್ತನದ ಕರುಳಿನ 
ತಳಮಳದ ನೋಟದಿಂದಲೂ ಕಸಿವಿಸಿಗೊಂಡು (ಜೀವಪ್ರ. ೮೮). 
[ಕಸವಿಸಿ + ಕೊಳ್ಳ್‌] 
ಕಸವಿಸಿಪಡು "ಕಸವಿಸಿಬಡು' ನೋ. 


೧೬೩೭ 


0 


ಕಸಾಯಿಖಾನೆ 


ಕಸವಿಸಿಬಡು, ಕಸವಿಸಿಪಡು, ಕಸಿವಿಸಿಪಡು, ಕಾಸವಿಸಿಬಡು (ಕ್ರಿ). 
ಸಂಕಟಪಡು; ಚಡಪಡಿಸು; ತಳಮಳಿಸು: ವಿಷದ ಮೊಲೆಯ 
ನುಂಡು ಕಸ[ಸಾಠಾಂ. ಸಿ]ವಿಸಿಬಡುತಿಹೆ (ಪುರಂದ. ೧-೮೦-೪) ; ಕಸ 
ವಿಸಿಬಡುವೆನು ಸಖಿದರ್ಶನ ಸಂಧಿಸುವದೆ ಸನಿಹದೆ (ಕರ್ಣಾಕ. ೪೨೪). 
ಕಸನಿಸಿಪಡು : ಕರುವನ್ನಗಲಿದ ಎಳೆಗಂದಿಯಂತೆ ಕಸವಿಸಿಪಡ 
ಹತ್ತಿದನು (ಶ್ರೀರಾಪ. ೨೩) ; ಸ್ವಾತಂತ್ರ್ಯ ನಿಲ್ಲದುದರಿಂದ ಅವರು ಕಸಿವಿಸಿ 
ಪಟ್ಟರು (ಮಹಾತ್ಮಾ. ೭೪) ; ಬೆದರಿದ ಪ್ರವಾಸಿಕರು ... ಉಸಿರನ್ನು 
ಬಿಗಿಹಿಡಿದು ಕಸಿವಿಸಿಪಡ ಹತ್ತಿದರು (ಮುಗಿಮ. ೧). ಕಾಸನಿಸಿಬಡು : 
ಆರಿಂದೊ ಕಾಸವಿಸಿಬಡುವದು ಒಂದೆ ಪ್ರಾಪ್ತಿ (ವಿಸಾಸು. ೮೦-೧). 

[ಕಸವಿಸಿ + ಪಡು] 

ಕಸವು, "ಕಸ' ನೋ. 

ಕಸವು, (ನಾ). ಕೇಡಿಗ; ದುಷ್ಪ; ಪ್ರಯೋಜನವಿಲ್ಲದವನು (1) : 
ಕಸವಿಂಗಂ ಕಳುಚಿಂಗಂ ಡಸಿಕಿಂಗಂ ದೂರ್ತವಡೆಗಮತಿಚಪಳರ್ಗಂ 
ಪುಸಿನರ್ಗಂ ಸಿತಗರ್ಗಂ ... ಕುಡುವನುರ್ಕಿ ಕುಮಾರಂ (ಧರ್ಮಾಮೃ. 


೨-೬೦). [?] 


ಕಸಹೆಡಿಗೆ (ನಾ). ಕಸ ತುಂಬಿದ ಬುಟ್ಟ: ಸೂಳೆಯಂದದಿ ನಡೆವವಳ 


20 


35 


40 


45 


ತಲೆ ಬೋಳಿಸಿ ಕಸಹೆಡಿಗೆ ಹೊಟ್‌ಸಬೇಕವಳ (ಪುರಂದ. ೨-೧೪-೨). 
[ಕಸ + ಹೆಡಿಗೆ (ಆ ಪೆಡಗೆ)] 

ಕಸಲ್‌್‌, ಕಸಣು (ನಾ). ನೋವಿನಿಂದ ಕೂಗುವುದು; ನರಳಿಕೆ: 
ಆಗಳಿಂಚರೆದೊಳ್‌' ಬೆರಸಿದ ತನ್ನ ಕಸಜನೆ ಕಿಜುಮಿಂಚಿನ ಬಳ್ಳಿಯ 
ಮೊಲಗುವೆತ್ತು ಮೂರ್ಛೆವೋಗಿ (ಲೀಲಾವ. ೧೦-೧೩ ವ). ಕಸಯಿ: 
ಬೆಳ್ಗೆಯುಂ ಬೇಸಜುಂ ಕಸಜುಂ ವಧಮುಂ ಬಂಧಮುಂ ಚ್ಛೇದಮುಂ 
° « « ಇವಜಕಿಂದ ವೇದನೀಯದಾಸ್ರನಮಕ್ಕುಂ (ಪಸಾರ. ಊ೧-೫). 

[ದೇ. ॥ ತಮಿ. ಮಲ. ಕದಲು - ನೋವಿನಿಂದ ಕೂಗು) 

ಕಸಮಿ "ಕಸಲ ನೋ. 

ಕಸಾಕಸಿ (ನಾ). ಜಗ್ಗಾಟ; ಚೌಕಾಸಿ: ಕಾಸಿಗೂ ಕಸಾಕಸಿ ಮಾಡುವ 
ಅಂಗಡಿಗಾರನಾಗಲೀ ಸರಕಾರೀ ಅಲ್ಪಗುಮಾಸ್ತನಾಗಲೀ( ಹುಚ್ಚಮ, ೨೯). 

[*- ಮರಾ. ಕಸ್ಕಸಾ] 

ಕಸಾಪ "ಕಸಾಬ' ಕ್ಕೂ 

ಕಸಾಬ, ಕಸಾಪ (ನಾ). ಕಟುಕ; ಮಾಂಸವನ್ನು ಮಾರಿ ಜೀವಿಸು 
ವವನು (ಕ). ಕಸಾಪ: ಗಂಡುಮಕ್ಕಳೇನು, ತಂತಮ್ಮ ಹೆಂಡತಿಯರು 
ಪಕ್ಕಕ್ಕೆ ಬರೊ ನರಿಗೆ ಮಕ್ಕಳು, ಆಮೇಲೆ ಶುದ್ಧ ಕಸಾಪರು 
(ಮಹಾಗ. ೧೭೪).  [«- ಮರಾ. ಕಸಾಬ್‌ ; ಅರ. ಕಸ್ಟಾಬ್‌] 

ಕಸಾಯ, ಕಸಾಯಿ, (ನಾ). - ಕಷಾಯ: ಕಷಾಯ, ಕಸಾಯ 
(ಶಬ್ದಾನು. ೧೩೮ ಪ್ರಯೋ) ; ಶ್ಲೇಷ್ಮಂ ಕಸಾಯ ಗೋರಸದೆ ಕ್ಷೀರರಸದಿಂ 
ಕಿಡುಗುಂ (ಅಶ್ವಶಾ. ೭-೪೭). ಕಸಾಯಿ, : (8). [ಆ ಸಂ. ಕಷಾಯ] 

ಕಸಾಯಿ, "ಕಸಾಯ' ನೋ. 

ಕಸಾಯ್ಕಿ (ನಾ). - ಕಸಾಬ. "ಕಸಾಯಿಖಾನೆ? ಪರಾ. 

[<- ಅರ. ಮರಾ. ಹಿಂ. ಕಸಾಈ] 

ಕಸಾಯಿಖಾನೆ (ನಾ). ದನ, ಕುರಿ ಮೊದಲಾದುವನ್ನು ಕೊಂದು 
ಕತ್ತರಿಸುವ ಸ್ಥಳ; ಕಟುಕರ ಅಂಗಡಿ: ಮನಸ್ಸಿಗಿಂತ ಮಾಂಸಕ್ಕೆ 
ಬೆಲೆಕೊಡುವ ಮನುಸ್ಕನಿದ್ದಾನೆ ಕಸಾಯಿಖಾನೆಯಲ್ಲಿ (ಸರಸ. ೧೧೨); 
ಅದು ಕಸಾಯಿಖಾನೆ. ಕಮಲಾಕಾಂತನನ್ನೂ ಒಬ್ಬನು ಹಿಡಿದು ಕೊಲ್ಲು 
ವೆದರಲ್ಲಿದ್ದನು (ಬಂಕಿಮ. ೩೭೮); ಕೊನೆಗೊಂದುದಿನ ಅವು ಕಸಾಯಿ 
ಖಾನೆಯನ್ನು ಸೇರುವುವು (ಬಾಲಪ್ರ. 11, ೭೭೩). 

[+ ಅರ, ಮರಾ, ಕಸಾಈಖಾನಾ] 


ಕಸಾರಿಕೆ ೧೬೩೮ 


ಕಸಾರಿಕೆ (ನಾ). ಬೇನೆ; ಕಾಯಿಲೆ; ಜಡ್ಡು; ಅಸ್ವಾಸ್ಥ್ಯ್ಯ: ಕಸಾರಿಕೆ 

ಗುಣವಾದ ಮೇಲಾದರೂ ಹೋಗುವೆನೆಂದರೆ ಕೇಳಲಿಲ್ಲ (ಪೂರ್ವರಂ. ೫೭). 
[ಕಸಾರೆ (ಆ ಕಸಾಲೈ) + -ಇಕೆ) 

ಕಸಾರಿಕೆಜ್ವರ (ನಾ). ಶರೀರದಲ್ಲಾದ ಗಾಯ ಮೊದಲಾದುವು 

ಗಳಿಂದ ಬರುವ ಜ್ವರ; ನಂಜಿನ ಜ್ವರ. 
[ಕಸಾರಿಕೆ * ಜ್ವರ] 

ಕಸಾರೆ "ಕಸಾಲ್ಕೆ' ನೋ. 

ಕಸಾಲೆ, 'ಕುಸಾಲೆ' ನೋ. 

ಕಸಾಲ್ಕೆ ಕಸಾರೆ (ನಾ). - ಕಸಾರಿಕೆ: ಕಾಯಿಲೆ ಕಸಾಲೆ ಅದನರು 
ಬಂದರೆ , .. ಔಷಧಿಯನ್ನೋ ಸೂಜಿಮದ್ದನ್ನೋ ಕೊಟ್ಟು ಕಳಿಸುತ್ತಾರೆ 
(ಸುವಸಂ. ೨) ; ಅವನು ಹಳ್ಳಿ ಯಲ್ಲಿಯ ಅನೇಕ ಜನರ ಕಾಯಿಲೆ ಕಸಾಲೆ 
ಗಳನ್ನು ಕಡಿಮೆಮಾಡಿ (ಜನಜೀ. ೩೭). ಕಸಾರೆ: ತಮ್ಮ ಮನೆಯ 
ಕಾಯಿಲೆ ಕಸಾರೆಗಳಿಗೆ ಅನರನ್ನು ಕರೆಯಿಸಿದವರಲ್ಲ (ಜಾರುದಾ. ೭೯). 

[*- ಅರ. ಕಸಾಲಾ- ದುಃಖ; ಮರಾ. ಹಿಂ. ಕಸಾಲಾ) 

ಕಸಿ, (ಕ್ರಿ). ೧. ಕುಸಿ; ಜರಿ; ಜಾರಿಬೀಳು: ಅವನ ಕೈಯಿಂದ 
ಪತ್ರಿಕೆಯು ಕಸಿದು ಕೆಳಗೆ ಬಿದ್ದಿತು (ಬೆನ್ನಬೀ. ೧೬೨). ೨. ಒಸರು; 
ದ್ರವಿಸು; ಜಿನುಗು: “ಜರಿ ಒಸರು ಜಿನುಗುಗಳೊಳು ಕಸಿ? 
(ಶಬ್ದಮಂ. ೧೧೧). [ದೇ. ॥ ತಮಿ. ಕಶಿ] 

ಕೆಸ್ಕಿ, ಕಸು (ಕ್ರಿ). ಕಿತ್ತು ಕೊಳ್ಳು; ಅಪಹರಿಸು: ನಮ್ಮ ಬಾಯಿಯ 
ತುತ್ತ ಕಸಿವ ಹಸಿವೆಯ ಕುತ್ತ (ಗಿಳಿವಿಂ. ೭೦-೧೬); ಪ್ರಜೆಯ ಧನಧಾನ್ಯ 
ವನು ಮಾನವನು ಕಸಿದಿತು (ನವರಾ. 1೪, ೪೬); ಅವಳಿಂದ ಸಮಾಜದ 
ಹಕ್ಕುಗಳನ್ನು ಕಸಿಯಬೇಡಿ (ಬದುಜ. ೧೬೨). ಕೆಸು; : ನಿನ್ನನಾ ಕೇಸ 
ರಲ ತುರುಬಿಂದ ಕಸುವನ್ನಮೆತ್ತಿದೆನು (ಗಿಳಿವಿಂ. ೩೭-೮). 

ಕಸುಕೊಳ್‌, ಕಸುಗೊಳ್‌ - ಕಸಿದುಕೊಳ್ಳು : ಅರು ಕಸುಕೊಂಡರು 

ನಾಯಮಾಂಸ ತಿಂದಹಾಗೆ (ಎಕ. 111, ಮಂಡ್ಯ. ೫೮-೧೧; ?); ಎಲ್ಲವನು 
ಕಸುಗೊಂಬ ಕಳ್ಳಧೊರೆಗೆ (ಜಗದಾ. ೧೩೨). [?) 

ಕಸ್ಕಿ (ನಾ). ಒಸರುವುದು; ಸ್ರಾವ; ತುಂತುರುಹನಿ; ಜಡಿ; 
ಜಿನುಗು; ತೇವ. (ಕಿ). [ಆ ಕಸ್ಮಿ) 

ಕಸ್ಸಿ "ಕಸ್ಕು' ನೋ. 

ಕಸ್ಕಿ, ಕಶಿ, ಕಸೆ, ಖಸ್ತಿ (ನಾ). ೧. ಕತ್ತರಿಸುವಿಕೆ; ಸವರಿ ಹಾಕು 
ವಿಕೆ. ೨. (ಹೋರಿ, ಮೊದಲಾದವುಗಳ) ಬೀಜ ಒಡೆಯುವಿಕೆ; 
ವೀರ್ಯಗುಂದಿಸುವಿಕೆ; ಹಿಡ (೬). ೩. ಗಿಡ, ಬಳ್ಳಿ ಮೊದಲಾದುವು 
ಗಳಲ್ಲಿ ಒಂದರ ಶಾಖೆಯನ್ನು ಕತ್ತರಿಸಿ ಇನ್ನೊಂದಕ್ಕೆ ಅಂಟಿಸಿ ಬೆಳೆ 
ಯಿಸುವಿಕೆ; ಕಲಮು; ಹೀಗೆ ಬೆಳೆಯಿಸಿದ ಸಸ್ಯ: ಈ ಹೊಲದಲ್ಲಿ 
ಕಸೀಮಾವಿನ ಗಿಡ ಹಾಕಬೇಕು (ಹುಟ್ಟಿಹ. ೭೨); ಕೆಲವು ಪರೀಕ್ಷಕರು 
ಇನ್ನೂ ಮುಂದರಿದು ಪ್ರಾಣಿಗಳ ಕಸಿಯನ್ನು ಮಾಡತೊಡಗಿರುವರು 
(ಬಾಲಪ್ರ. 11, ೬೬೫). ಕಶಿ: ೩ "ಕಶಿಕಟ್ಟು? ಪರಾ. ಕಸೆ: 
೩. ತೋಳುತೋಳಿನಲಿ ಕಸೆಯ ಮಾಡಿದೊಲು ಎದೆಯ ಬೆಸೆಯುತಿಹವು 
(ಹಾಡುಪಾ. ೨೬-೧೫); ಆ ಬಗೆಯ ಸಾಂಸ್ಕೃತಿಕ ಕಸೆಯಿಂದ ಸುಖ 
ವಿಲ್ಲ; ಸೊಗಸಿಲ್ಲ (ಯಕ್ಷಬ. ೩). ಖುಸಿ: ೩. (ರೀವ್‌). 

ಕಸಿಮಾಡು - ೧. ಕಲಮುಮಾಡು : ಕಸಿಮಾಡಿದ ಮರವು ಚಿಗಿತು 

ಮತ್ತೆ ದೊಡ್ಡಮರವಾಗುವುದಿಲ್ಲವೊ € (ಮುಂಬಯಿ. ೨-೨೪). 
೨. ಕತ್ತರಿಸು: ದ್ರಾಕ್ಷಿಯನ್ನು . .. ತಕ್ಕಕಾಲದಲ್ಲಿ ಕಸಿಮಾಡುತ್ತಿರ 
ಬೇಕಾದದ್ದು ಅತ್ಯಾವಶ್ಯಕ (ವ್ಯನಮ. ೫೮). ೩. ದಂಡಿಸು; ಶಿಕ್ಷಿಸಿ 


ಕಸಿನಿಸಿಗೊಳ್ಳು 


ಕಸಿಂದಿ (ನಾ). ಒಂದು ಜಾತಿಯ ಬಳ್ಳಿ (ಕ). 


[?. / ತೆಲು. ಕಸಿಂದ, ಕಸಿವಿಂದ] 


ಕಸಿಕ, ಕಸುಕ್ಕ (ನಾ). ಕಸಿದುಕೊಳ್ಳುವವನು. (೪). ಕಸುಕ್ಕ: (8). 


[ಕಸ್ಮಿ * -ಕ್ಕ) 


1 ಕಸಿಕಟ್ಟು, ಕಶಿಕಟ್ಟು, ಕಸೆಕಟ್ಟು (ಕ್ರಿ). ಒಂದು ಕೊಂಬೆಗೆ 


20 


25 


ದಾರಿಗೆ ತರು; ತಿದ್ದು: ಆ ಪುಂಡನನ್ನು ಕಸಿಮಾಡಬೇಕಾಗಿದೆ (ರೂಢಿ). | 45 


[«- ಅರ. ಖಸೀ ; ಮರಾ. ಖಚೀ, ಖಚ್ಚೀ, ಖಸೀ) 


ಇನ್ನೊಂದು ಕೊಂಬೆಯನ್ನು ಕೂಡಿಸಿ ಬೆಳೆಯುವಂತೆ ಮಾಡು; 
ಕಲಮು ಮಾಡು: ಒಂದು ಗಿಡವನ್ನು ಇನ್ನೊಂದಕ್ಕೆ ಕಸಿಕಟ್ಟ, 
ಮೂಲಗಿಡಕ್ಕಿಂತ ಬೇಕೆಯಾದ ಬೀಜವೊಂದನ್ನು ಸೃಷ್ಟಿ ಮಾಡಿರುವನು 
(ಬಾಲಪ್ರ. 1, ೪೨೪). ಕಶಿಕಟ್ಟು : ಕಶಿಕಟ್ಟದ ಕುಡಿರೆಂಬೆ ಕಾಂಡ 
ದೊಡನೆ ಕೂಡಿಬರುವುದಕ್ಕೆ ಹೆಚ್ಚುಕಾಲ ಬೇಕಾಗುವುದಿಲ್ಲ(ಲೋಕಕ. ೫೬). 
ಕಸೆಕಟ್ಟು: ಕಸೆಕಟ್ಟು (೦೯೩೭8)ವುದರಿಂದ, ಪರಾಗ ವಿನಿಮಯ 
ದಿಂದ (Cross Polonisation) ನಾನಾ ನವಸೃಷ್ಟಿಗಳುಂಟಾಗಿನೆ 
(ಬಾಲಪ್ರ. 1, ೨೯೪). [ಕಸಿ * ಕಟ್ಟು) 


ಕಸಿಕೆಲ್‌ (ನಾ). ಪೊರಕೆ (?): ನವಿಲ ಪೆರ್ಗಆಿಯ ಬಿಗಿದುಟ್ಟು ಕಸಿ 


ಕಲ್ವಿಡುತವೆ ಗುಂಜಿವಾಸಿಗಂದಳೆದು ಶಿವಪಾದುಕೆಯ ಸವಿನಯದಿ ಪೊಳ್ತು 
ಕಣ್ಣೀರ್ಗಾಂತಿಯೊಳ್ಳೆಲವ ತುಂಬಿ ಕಂಕುಳೊಳಿಜುಂಕಿ ಸವಿಗಡಲಿನಳಿಯ 
ದುರೋಷ ಸಂಚಯಮುಮಂ ತವಿಸಿಕೊಂಬೆನುಮೆಂದು ಶಿವನ 
ರಾಜಾಂಗಣವ ಕವಲಿ ಮಾಡಲಿಜದ ಸಂತಸದಿ ಚಳೆಯಂಗೊಟ್ಟು 
(ನಿಕೋಪು. ೧೨-೪). (ಆ ಕಸಕಿಲ್‌?] 


ಕಸಿಕಿಲ್‌ "ಕಸಕಿಲ್‌' ನೋ. 
ಕಸಿಕಿಸಿ (ನಾ). ಹುರುಡು; ಸ್ಪರ್ಧೆ: ಇರ್ಪಡೆಯವರ್ಗಂ ಕೋಸಂ 


ಪಿರಿದಾಗೆ ಕಸಿಕಿಸಿಯೊಳ್‌ ಪೊಣರ್ದರ್‌ (ಅದ್ಭುತ. ೪೬-೪). .[?) 


ಕಸಿಕೊಂಬೆ (ನಾ). "ಒಂದು ಗಿಡದ ಜೀವರಸವು ಅದರೆ ಕಾಂಡದ 


ಸೀಳಿನಲ್ಲಿ ಸೇರಿಸಿದ ಮತ್ತೊಂದರ ಅಂಗದಲ್ಲಿಯೂ ಕ್ರಮೇಣ 
ಹರಿದು ಎರಡೂ ಒಂದುಗೂಡುವುದಕ್ಕಾಗಿ ಇಟ್ಟು ಕಟ್ಟಿದ 
ಕೊಂಬೆ, ಕಣ್ಣು; ಕಸಿ; ಕಸಿಯಂಟು; ಕಸಿಕೊಂಬೆ? (೦೯೩. 
ಇಂಕನಿ). [ಕಸ್ಯಿ * ಕೊಂಬೆ] 


ಕಸಿಗಾಯಿ "ಕಸುಗಾಯ್‌' ನೋ. 
ಕಸಿಗಿ (ನಾ). ಒಂದು ಬಗೆಯ ಸಸ್ಯ ಅಥವಾ ಕಾಳು (ಕ). [2] 
ಕಸಿಗುಂದು (ಕ್ರಿ). ಬಾಡು; ಒಣಗು (?): ಒಸೆದು ಮಂಜಂಗರೆಯೆ 


ಬೆಟ್ಟಿಗಳು ಜರಿದಪವು ಪಸುರ್‌*ಪತ್ರ ಮುರುಟುವವು ಹಿಮಕೆ ಅಂಭ್ರಪ 
ನಿಚಯ ಕಸಿಗುಂದಂತಿಹವು ತಂಬೆಲರಿಂಗೆ ಕುಸುಮತತಿ (ನವಮೋ. 
೬-೩೪). [ಕಸ್ಕಿ + ಕುಂದ್ಕು) 


ಕಸಿಬಿಸಿ "ಕಸವಿಸಿ' ನೋ. 
ಕಸಿಯ (ನಾ). ಕಸುವು: ಜಡಿವ ಕಸಿ [ಪಾಠಾಂ. ಸ]ಯದ ಕಾಲರಭಸಕೆ 


ಹೆಡೆಗಳೀರೈನೂಜನಾಂತನ ನಂತನಳವಳಿದು (ನಿಭಾಗ. ೩-೮-೧೦). 
[ಆ ಸೆಂ. ಕಶಾ, ಕಸಾ) 


ಕಸಿಯಂಟು (ನಾ). “ಒಂದು ಗಿಡದ ಜೀವರಸವು ಅದರೆ ಕಾಂಡದ 


ಸೀಳಿನಲ್ಲಿ ಸೇರಿಸಿದ ಮತ್ತೊಂದರ ಅಂಗದಲ್ಲಿಯೂ ಕ್ರಮೇಣ 
ಹೆರಿದು ಎರಡೂ ಒಂದುಗೂಡುವುದಕ್ಕಾಗಿ ಇಟ್ಟು ಕಟ್ಟಿದ ಕೊಂಬೆ, 
ಕಣ್ಣು; ಕೆಸಿ; ಕಸಿಯಂಟು; ಕಸಿಕೊಂಬೆ? (೧೦೯೩೫. ಇಂಕನಿ). 

[ಕಸ್ಯಿ + ಅಂಟ್ಯು] 


ಕಸಿರು “ಕಸರ್ಯು: ನೋ. 

ಕಸಿವಿಸಿ "ಕಸವಿಸಿ' ನೋ. 
ಕೆಸಿನಿಸಿಗೊಳು "ಕಸವಿಸಿಗೊಳ್ಳು' ನೋ. 
ಕಸಿನಿಸಿಗೊಳ್ಳು "ಕಸವಿಸಿಗೊಳ್ಳು? ನೋ. 


ಕಸಿವಿಸಿಪಡು 


ಕಸಿವಿಸಿಪಡು "ಕಸವಿಸಿಬಡು' ನೋ. 

ಕಸಿಹಾಲು (ನಾ). ಹಸಿಹಾಲು (?) : ಅಚ್ಚ ಕಸಿಹಾಲ ನಿಚ್ಚ ಹೊಲೆ 
ಯರ ಮನೆಯ ಹುಚ್ಚುಗೊಂಡಿರುವ ಹೊಲೆನಾಯಿಗೆಅದಂತೆ ಮಚ್ಚಿ 
ಮಡದಿಯರಿಗುಣಿಸಲು.(ಗುಕುಬೋ. ೨೩-೭). 

[ಕಸಿ 7 + ಹಾಲ್ಕು (೮ ಪಾಲ್ಮ್‌)) 

ಕೆಸೀದೆ "ಕಸೂತಿ? ನೋ. 

ಕಸು, "ಕಸ್ಕಿ' ನೋ. 

ಕಸ್ಕು, ಕಸ್ಕಿ (ಗು). ಅಪಕ್ವವಾದ; ಹೀಚಾದ; ಒಗರಾದ. "ಕಸು 
ಗಾಯ್‌' ಪರಾ. ಕಸ್ಮಿ: "ಕಸಿಗಾಯಿ? ಪರಾ. 

[ದೇ. ॥ ತನಿ. ಕಶಪ್ಪು; ತೆಲು, ಕಸು] 

ಕಸ್ಕು, ಕಸುವು (ನಾ). ೧. ಬಲ; ಕೆಚ್ಚು; ಸತ್ತ್ವ: ತಗ್ಗಿನ ಪ್ರದೇಶ 
ಗಳಲ್ಲಿ ತಕ್ಕಮಟ್ಟಿಗೆ ಕಸುವುಳ್ಳಂಥ ಕೆಂಪುಮಣ್ಣಿನ ಭೂಮಿ (ಕಧಾಗೆ. ೬); 
ಕೆಂಪುಭೂಮಿಯಲ್ಲಿ ಇದು ಕಸುವಿನಿಂದ ಬೆಳೆಯುತ್ತದೆ (ಬೆಳವ. ೨೭); 
ಅವನ ಅರ್ಧ ಕಸುವನ್ನು ಮುರಿಯಬೇಕೆಂದು ನಿಶ್ಚಯಿಸಿ (ಬಂಗಾಹೆ. ೬೪). 
ಕಸುವು: ಮೈಯಲ್ಲಿ ಕಸುವುಂಟು. ಎದೆಯಲ್ಲಿ ಕೆಚ್ಚುಂಟು 
(ಶಕಾರ. ೭೭); ನಿನ್ನ ಕೆನ್ನೆಯ ಗುಳಿಯೊಳು ಮುಳುಗಿಹುದೆನ್ನ ಕಸುವು 
(ಇಂಚಾಪ. ೨೧೭-೭೫) ; ಭೂಮಿಯು ಒಳ್ಳೇ ಕಸುವಿದ್ದರೆ ಬಿತ್ತಿದ ಎಂಟು 
ದಿವಸಕ್ಕೇ ಸಸಿಗಳು ಆಗುತ್ತವೆ (ಮುಂಬಯಿ. ೪-೨೬). ೨. ಸತ್ರ್ವವುಳ್ಳ 
ಆಹಾರೆ: ಕಸುವು ತಿನ್ನಬೇಕಪ್ಪ ; ಕೆಲಸಾನೂ ಮಾಡಬೇಕು ಕಸುನ್ನೂ 


ತಿನ್ನಬೇಕು (ಬೆಳುಮ. ೨೫೭). [2] 
ಕಸುಕ್ಕ (ನಾ). ಆಳು; ಸೇವಕ; ಎನಲು ತಿರುಗಿದನು ಹಡಪದ 
ಕಸುಕನು (ಹರಿಸಾಂ. ೬೮-೧೨೭). [1) 


ಕಸುಕ್ಕ "ಕಸಿಕ' ನೋ. 

ಕಸುಕಾಯಿ "ಕಸುಗಾಯ್‌' ನೋ. 

ಕಸುಕು, ಕಸಕು (ನಾ). ೧. ಎಳಕಲು; ಬಲಿಯದೆ ಇರುವಂತಹದು ; 
ಹೀಚು : ಹುಸುಕು ಕಸುಕಿನ ಹಸುರು ಹಣ್ಣಿನಾ ಹೊಸ ಹಳದಿ ನಸುಕಿನಾ 
ನೀಲಿ ಮುಂಜಾವಿನಲ್ಲಿ (ನನಲ್ಲ. ೧೪-೭); ಕುದಿಯಿಲ್ಲದೆ ಎಸರಿಬ್ಲದೆ 
ಕಸುಕಿಗೆ ಬಾಯ್ದೆರೆದೆವು (ನೆಲಮು. ೨೫); ಕಸುಕಾದೆ ದಾಳಿಂಬ ರಸತುಂಬಿ 
ಒಡೆದೆಂತೆ (ಕನ್ನಜಾ. ೨೦೧). ೨. ಅರೆಬೆಂದದ್ದು. ಕಸಕು, : ೧. ನಿನಗೆ 
ಬಲೆ ಬೀಸಿದ್ದಾಳೆಂದ ಮೇಲೆ ಕಸಕು ಇರಲಾರಳು (ಅರಗಿ. ೭). 

ಕಸುಕಸುಕು (ದ್ವಿರುಕ್ತಿ): ಅನನು ಇನ್ನೂ ಕಸುಕಸುಕು, ಆದೇ 

ಪಾಸಾಗಿ ಬಂದಿದ್ದಾನೆ (ಇಪ್ಪಕ. ೪೧೧). [ಕಸು + -ಕ್ಕು] 

ಕೆಸುಕುತನ (ನಾ). ಒಗರು; ಅಪಕ್ವತೆ: ಭಕ್ತಿಪಂಥದ ದೀಕ್ಷೆ ಪಡೆದಿದ್ದ 
ರೇನು; ತಾರುಣ್ಯದ ಕಸುಕುತನವು ಎಲ್ಲಿ ಹೋಗುತ್ತದೆ (ಕರ್ಣಾಜ. ೮೬). 

[ಕಸುಕು + -ತನ] 

ಕೆಸುಗೆ (ನಾ). - ಕಸಿಕ: “ಕಸುಗ- ಮುಂಗೈಜೋರಿನಿಂದ ಆಸ್ತಿ ಪಾಸ್ತಿ 
ಕಸಿದುಕೊಂಡವ * (ಜಾನಕೋ. ೩೬). ([ಕಸ್ಕು (೮ ಕಸ್ಕಿ) + -ಗ್ಯ] 

ಕಸುಗಾಯ್‌, ಕಸಿಗಾಯಿ, ಕಸುಕಾಯಿ, ಕಸುಗಾಯಿ (ನಾ). 
೧. ಬಲಿಯದಿರುವ ಕಾಯಿ ; ಎಳಸಾದ ಕಾಯಿ; ಒಗರುಕಾಯಿ; 
ಹೀಚುಕಾಯಿ: ಕಸುಗಾಯಂ ಫೃತದೊಳ್‌ ಗುಡರಸದೊಳ್‌ ಮೇಣ್‌ 
ಮಧುನಿನೊಳಗೆ ತನಿವಣ್ಣಂ ನೋಯಿಸದೆ ತಿಆಾದಿರಿಸೆ (ಲೋಕೋಪ, 
೮-೩೨) ; ನಸುನನೆಯನಪ್ಪಿದಳಿಕುಳೆದಂತೆ ಕಡುಹಸಿದು ಕಸುಗಾಯನಗಿದ 
ಗಿಳಿಗಳ ಬಳಗದಂತೆ (ಹಚಕಾ. ೮-೭೧); ತನಿವಣ್ಣಿರಲು ಕಸುಗಾಯನೇತಕೆ 
ಕೊಯ್ದೆ (ಬಸಪು. ೪೮-೧೧) ; ನಸು ಮಿಡಿಗಾಯಿ ಕೆಸುಗಾಯ್‌ ಡೋಕೆ 
ಗಾಯಿಗಳ (ತೊ ರರಾ. ೧೯೯-೧). ಕೆಸಿಗಾ ಯಿ: ೧. ನೆಣ 
ಪಕ್ಸವಾದ ಫಲದ ಸನಿ ಕಸಿಗಾಯೊಳಿರುವುದೆ (ಕಂ ನವಿ. ೬-೧೯೪). 


೧೬೩೯ 


4 


ಕಸೂತಿಹೂನಿನಗಿಡ 


ಕಸುಕಾಯಿ: ೧. ಮೇಲಿನ ಪಣಿಯೆಗಳಲ್ಲಿ ಇನ್ನೂ ಕಸುಕಾಯಿ; 
ಕೆಳಗಿನವು ಕೆಲವಕ್ಕೆ ಹಳದಿಬಣ್ಣ ಬಂದಿದೆ (ಬಾಳಿಗಿ. ೧೪೮). ೨. ಹಣ್ಣಾ 
ಗದ ಕಾಯಿ; ಹೆಸಿಯ ಕಾಯಿ. ಕಸುಗಾಯಿ: ೧. ಕಾಡೆಲ್ಲ 
ಕಸುಗಾಯಿ ನಾಡೆಲ್ಲ ಹೆಗ್ಗಿಡವು. .. ಮಲೆನಾಡ ಕಾಡು ಸಾಕು (ಸರ್ವಜ್ಞ. 
೧೬೨೧) ; ನಿನ್ನಿನದು ಕಸುಗಾಯಿ ಇಂದಿನದು ತುಸುಪಾಡು ನಾಳೆ ಹಣ್ಣಾ 
ದಾಗ ಬಂದೀತು ಹಾಡು (ಅರಳು. ೩೫೨-೧೭); ಅವನ ಕೌಮಾರ್ಯ 
ಬುದ್ಧಿಯ ಕಸುಗಾಯಿ ಈಗ... ಹಣ್ಣಾಗುವಂತಾಯಿತು (ಒಡ್ಡಿಉ. ೩೭). 
[ಕಸು + ಕಾಯ್ಕ್‌. / ತೆಲು. ಕಸುಗಾಯ] 

ಕಸುಗಾಯಿ "ಕಸುಗಾಯ್‌ ನೋ. 

ಕಸುಗಾಯ್ತನ (ನಾ). ಹೀಚು; ಅಪಕ್ವತೆ: ದಶಗ್ರೀವನಾತ್ಮಮುಂ, ತನ್ನ 
ಕಸುಗಾಯ್ತನದೊಗರ್‌ ಕಳೆದು, ಪಣ್ಣನಕೆ ಶಿರುಗುತಿರ್ಪೊಂದು ಸೂಚನೆ 
ತೋರುತಿಹುದೆನಗೆ (ಶ್ರೀರಾಮಾ. ೭೦೬-೨೨೪). [ಕಸುಗಾಯ್‌ + -ತನ] 

ಕಸುಬು "ಕಸಬು' ನೋ. 

ಕಸುಬುಗತ್ತಿ (ನಾ). ಆಯಾ ವೃತ್ತಿಗೆ ತಕ್ಕುದಾದ ಕತ್ತಿ: ಕಸುಬು 
ಗತ್ತಿಯನ್ನು ಮಸೆದು, ನಡುನಿಗೆ ಬಿಗಿದು ಗಳವನ್ನೇರಿ ಕಡಿಯ ತೊಡಗು 
ತ್ತಾನೆ (ಶರಚ. ೩೨೨). [ಕಸುಬು (೭ ಕಸಬು) 4 ಕತ್ತಿ,] 

ಕಸುಬುದಾರ "ಕಸಬುದಾರ' ನೋ. 

ಕಸುಬುದಾರಿ "ಕಸಬುದಾರಿ' ನೋ. 

ಕಸುರ್‌ "ಕಸರ್‌' ನೋ. 

ಕಸುರು, "ಕಸರ್ಕು' ನೋ. 

ಕಸುರ್ಕು "ಕಸರ್ಕು' ನೋ. 

ಕಸುರು, (ನಾ). (?): ಸುಳ್ಳಿ ಹಲುಗಳನೆಲ್ಲ ಯೆಕ್ಕಿಯೋಗರ ಮಾಡೆ 
ಡೊಕ್ಕೆಯೊಳಗಣ ಕಸುರ ಪರಪೆನಗೆ ನೀಡಿ (ಕರಿಕ. ೭೯-೯). (2) 

ಕೆಸುರುಗಾಯಿ "ಕಸರುಗಾಯಿ? ನೋ. 

ಕಸುರ್ಗಾಯ್‌ "ಕಸರುಗಾಯಿ? ನೋ. 

ಕಸುವು "ಕಸ್ಮು? ನೋ. 

ಕಸುವುಪಡೆ (ಕ್ರಿ). ಶಕ್ತಿಯನ್ನುಹೊಂದು; ಬಲವಾಗು : ಹರಿಯುತ್ತ 
ಹೋದಂತೆ ಹರಿದ ನೆಲದ ಸತ್ತ್ವದಿಂದ ಹೆಚ್ಚುಹೆಚ್ಚು ಕಸುವುಪಡೆದು 
ಸೊಕ್ಕಹತ್ತಿತು (ಮೂರುದಾ. ೧೯೬). [ಕಸುವು (£ ಕಸ್ಕು) ಪಡೈ) 

ಕಸುವುಹುಲ್ಲು (ನಾ). ಒಂದು ಜಾತಿಯ ಹುಲ್ಲು; ಲಾವಂಚಹುಲ್ಲು 
(ಕ). [ಕಸುವು (೬ ಕಸ್ಕು) * ಹುಲ್ಲು (« ಪುಲ್‌] 

ಕಸುಖು (ಕ್ರಿ). ಕೋಪದಿಠಿದ ಮಾತಾಡು, ಕೂಗು: ಹುಸಿವ ಕನಲ್ವ 
ಬಯ್ವ ನಿಡುಸುಯ್ವ ಕರಂ ಕಸುಜುತ್ತವಿರ್ಪ್ಪ [ಬ]ಗ್ಗಿ[ಸು]ವ ಬಳಲ್ಲಿ 
ಬೇಸಜುಪ.. . ತಪಸ್ವಿಯಲ್ಲಿ ಹೋಲಿಸುವುದೆ ಭಾವಿಸಲ್ಯಮ್ರಿತರಾಶಿ 
ಸುತಂ ಹರಸಕ್ತಿದೇವನನ್‌ (ಕಣ, 1೪, ೧-೯೦ ; 1204) [?1 

ಕಸೂತಿ, ಕಸೀದೆ (ನಾ). ಬಣ್ಣಬಣ್ಣದ ದಾರಗಳಿಂದ ಬಟ್ಟಿಗಳಿಗೆ 
ಮಾಡುವ ಹೆಣಿಗೆಯ ಅಲಂಕಾರ : ಇವುಗಳಿಗೆ ಚಿನ್ನ ಮತ್ತು ಬೆಳ್ಳಿ 
ಜರತಾರಿಯ ಕಸೂತಿ ಹಾಕಿರುತ್ತಾರೆ (ಪ್ರವಾಇ. 11, ೪೩); ಸೂಜಿಯ 
ಮೊನೆಗೆ ದಾರಿ ಬಿಡು, ದಾರವಾಡುವದು ಹೂನಿನ ಕಸೂತಿ (ನೆಲಮು. ೬೮); 
ಹೆಣಿಗೆ ಮತ್ತು ಕಸೂತಿ ಕೆಲಸಗಳನ್ನು ನಯವಾಗಿ ಮಾಡಿ ಕೊಡುತ್ತಾಳೆ 
(ಮಹಾತ್ಮಾ. ೮೬). ಕಸೀದೆ: ಅವಳಿಗೆ ತಕ್ಕಮಟ್ಟಿಗೆ ಹೊಲಿಗೆಯ ಕೆಲಸ, 
ರಂಗವಲ್ಲಿ, ಕಸೀದೆ ಮೊದಲಾದ ಕಲೆಗಳು ಗೊತ್ತಿದ್ದವು (ಸ್ಯೂಲಮಿ. ೪). 

[*- ಪಾರ, ಕಶಿದಹ್‌; ಮರಾ. ಕಶಿದಾ, ಕಶೀದಾ, ಕಸುದಾ; 

ಹಿಂ. ಕಶೀದಹ್‌, ಕಶೀದಾ) 

ಕಸೂತಿಹೂವಿನಗಿಡ (ನಾ).ಒಂದು ಜಾತಿಯ ಪೊದೆ; ಲಂಟಾನ(*). 

[7 + ಗಿಡ (ಆ ಗಿಡು)] 


ಕಸೂರಿ 


ಕಸೂರಿ (ನಾ). ಅಲಕ್ಷ್ಯ; ತಪ್ಪು; ದೋಷ (ಕೈಸ್‌ಗೆ. ೫೫೨). 
[+ ಅರೆ. ಮರಾ. ಹಿಂ. ಕಸೂರ್‌] 

ಕಸೂಸಿ (ನಾ). ಸೂಕ್ಷ್ಮವಾದ ಪರಿಶೀಲನೆ; ತನಿಖೆ: ಮಾಲಿನ 
ವರ್ಣನವನ್ನು ಬರಿಯದೆ ನಿತ್ಯದ ವಹಿವಾಟ ಪ್ರಕಾರ ಸರಸಾದ ಮಾಲನ್ನು 
ಕಸೂಸಿಯಿಂದ ಖರೇದಿ ಮಾಡಿ ಕಳಿಹಿಸಿರೆಂದು ಬರಿಯುತ್ತಾರೆ 
(ಮುಂಬವ್ಯಾ. ೯೮). [4 ಮರಾ. ಕಸೋಶೀ] 

ಕಸೆ "ಕಸ್ಮಿ ನೋ. 

ಕಸ್ಕೆ (ನಾ). ೧. ನೆಯ್ಸೆಯ ಎಳೆ : ನಿನ್ನ ಮತ್ತೆನ್ನೆದೆಯ ಕಸೆಗೆ ಕಸೆಯನು 
ಗೊಳಿಸಿ ನನ್ನಿ ನೇಕಾರಿತಿಯು ಮುಗಿಯದಿಹ ಬಟ್ಟೆಯನ್ನನವರತ ನೇಯು 
ತಿಹಳು (ಗರಿ. ಆ-೧೨) ; ಹೃದಯ-ಹೃದಯದ ಕಸೆಗಳನ್ನು ಅನುಗೊಳಿಸಿ 
ಪ್ರೀತಿಯೆಂಬ ನೇಕಾರಿತಿಯು ಎಂದೂ ಮುಗಿಯದ ದಿವ್ಕಾಂಬರವನ್ನು 
ನೇಯುತ್ತಿದ್ದಾಳೆ (ಗೊತ್ತುಗು. ೧೩೬). ೨, ಅಂಗಿಯ ಲಾಡಿ; ಬಂಧನ 
ಸೂತ್ರ: ಚಾಗದ ಪೆರ್ಮೆಯಂ ಮೆಟ್‌ವ ಬೊಜಂಗರಿಕ್ಕಿದೆಕ್ಕಸರದ 
ಕಸೆಯು[ಪಾಠಾಂ. ಕಸಯ]ಮಂ ಸೆಳೆದುಂ (ಮಲ್ಲಿ ಪು. ೭-೪); ದೆಸೆದೆಸೆ 
ಯೊಳೆಸೆವ ಕಸೆಯವಟ್ಟಗಳ ವಂದನಮಾಲೆಗಳೆ ಕೆಂದೆಳಿರ ಗೊಂದಣಮೆಂಬ 
ಹಸ್ತವಿನ್ಯಾಸದೊಳಂ (ಅನಂಪು. ೬-೪೧ ವ); ಸಿತಚೋಳಮಂ ತೊಡಿಸಿ 
ಕಸೆಯನುರೆ ಕಂಟಕ್ಕಿ (ಸಿದ್ಧಕಾ. ೧೧-೧೪) ; ಬಿಗಿಯಾದ ನಾಡಿ ಹಾಕಿದ 
ಸರಾಯಿ, ಮೇಲೊಂದು ಕಸೆಯ ಅಂಗಿ ಧರಿಸಿ (ಶರಚ. ೮೧೭). ೩, ಚಾಟಿ; 
ಚಬಕ; ಬಾರುಕೋಲು: ಕಸೆಯನಿನಿಸಆಕಿಪಿ ಕುಡೆ ಲಂಭಿಸಿದುದು 
ಪನ್ನೆರಡುಯೋಜನಂಬರೆಂ. . . ತುರಂಗಮರತ್ನಂ (ಆದಿಪು. ೧೩-೩೯); 
ಸಣ್ಣವರುಗಳನೋದಿಸುತಿರ್ಪ ಕಸೆಯ ಕೋಲಣ್ಮ್ಣಗಳ್‌' (ನಮೋಹತ, 
೩-೪೧) ; ಘೋಟಕಗಳನ್ನೇರಿ ನಿಜಕರ ಕಲಿತ ಕೆಸೆ[ಪಾಕಾಂ. ಶೆ]ಗಳಿಂ 
ತಾಡಿಸಲ್‌ (ವೆಂಕಾರಾ. ೧-೭-೮). "ಕಶೆ? ಪರಾ. [ಆ ಸಂ. ಕಶಾ] 

ಕಸ್ಕೆ (ನಾ). (?) : *ತೀಕ್ಷ್ಫಾಗ್ರಃ - ಕಸೆ* (ಓಷಧಿ. ೭೦). [9] 

ಕಸೆಕಟ್ಟು "ಕಸಿಕಟ್ಟು' ನೋ. 

ಕಸೆಗೊಳ್‌ (ಕ್ರಿ). ಚಾಟಿಯನ್ನು ತೆಗೆದುಕೊ ; ಬಾರುಕೋಲು ಹಿಡಿ: 
ಕಸೆಗೊಂಡು ಮರದ ಕೊರಡೆಂಜಿಣಿಸಿ - ಎಲ್ಲಿ ಆ ಕೃಷ್ಣನೆಂಬುವನು ಕರೆ; 
ತುಡುಗಿ, ಬಾಸುಳ ೦ ಬಿಡಿಸುವೆನು- ಎಂದು ಕೆಡೆಬಡಿದಳಹ ಮಲೆತು 
(ನಡೆದಾ. 1, ೪೫೫). [ಕಸ್ಥೆ 4 ಕೊಳ್‌] 

ಕೆಸೆಗೋಲ್‌, ಕಸೆಗೋಲು (ನಾ). ಬಾರುಕೋಲು ; ಜಾಟ; ಚಮ್ಮ 
ಟಕೆ: ಎಡಸೈಯೊಳ್ಳ ನಾಗೆಯಂ ಸಡಿಲ್ವಿಡಿದು ಬಲಗೈಯ ಕಸೆಗೋಲ 
ನಲುಗಿ ಚಪ್ಪರಿಸಿ ಜಡಿದಂ (ರಾಮಾಶ್ವ. ೨೯-೨೯). ಕೆಸೆಗೋಲು: 
ಹಳಗನ್ನಡದಲ್ಲಿ . . . ಚಮ್ಮಟಗೆ, ಕಸೆಗೋಲು, ಕೋರಡಾ ಮೊದಲಾದ 
ಪದಗಳನ್ನು ಕಾಣುತ್ತೇವೆ (ಭಾಷಾಶಾ. ೧೬೯). [ಕಸ್ಕೆ *- ಕೋಲ್‌] 

ಕೆಸೆಗೋಲು "ಕಸೆಗೋಲ್‌' ನೋ. 

ಕೆಸೆಸಾವಡೆ (ನಾ). ಲಾಡಿ ಲಂಗ; ಲಾಡಿಯನ್ನುಳ್ಳ ಒಳ ಉಡುಪು ; 
(ಕ). ಕಶೆಪಾವುಡೆ' ಸರಾ. [ಕಸ್ಥೆ + ಪಾವಡೆ (ಆ ಪಾವುಡೆ)) 

ಕೆಸೆಪು (ನಾ). “ಹಾಸಿಗೆ” (ಪ್ರಸಭಾ. ಟೀಕೆ): ತಣಿರ ಮರದೆ 
ನೆಳಲಿಗೈದಿ ಘನಶ್ಶಾಮಲ ಕೃಷ್ಣ ತಣಿರು ಕಸೆಫು ತೊಡಿ ತಲೆಗಿಂಬು 


ಗೆಣಿಯರು ಮಾಡಿದರು (ಪ್ರ ಸಭಾ. ೫೬-೧೨). [?] 
ಕಸೇರು (ನಾ). ಒಂದು ಜಾತಿಯ ಹುಲ್ಲು; “ಗುಡಕಂದ” 
(ಪಂಡಿತ). [Aಂ.] 


ಕೆಸೋಟ (ನಾ). ೧. ಒರೆಗಲ್ಲು: ಸತ್ಯಮಿಥ್ಯಗಳ ಕಸೋಟ ಯಾವುದು? 
(ರಾಜಾರ. ೬೪) ; ಭಾರತೀಯಜೀವನ, ವಿಜ್ಞಾನ... ಎಲ್ಲದರ ಕಸೋಟ 

ಧರ್ಮ (ಭಾರದ. ೫೭೯). ೨. ಪರೀಕ್ಷೆ. 
[*- ಮರಾ. ಹಿಂ. ಕಸೋಟ. / ಪ್ರಾ. ಕಸವಟ್ಟಿ; ಸಂ. ಕಸಪಟ್ಟಕಾ] 


೧೬೪೦ 


5 


20 


30 


35 


40 


45 


ಕಸ್ತುಗೆಯ್‌ 


ಕಸ್ತರು (ನಾ). ಒಂದು ವಿಧವಾದ ಆಯುಧ (?) : ಮಥಿಸಿದರ್‌ 
ಶಸ್ತ್ರದಲಿ ಕಸ್ತರಲಿ ಯತಿವೀರಖಗಸೇನೆ (ಜಿನಮು. ೨೮-೩೧). [1] 

ಕಸ್ತವತುಂಗ (ನಾ). ವಿಷ್ಣುವಿನಿಂದ ಸ್ತುತಿಗೊಂಡ ಮಹಿಮಾವಂತ: 
ಮಸ್ತಕಗಂಗಂ ಕಸ್ತವತುಂಗಂ (ಹಾಲಾಸ್ಯ. ೧-೨೦ ರಗಳೆ). 

[ಸಂ. (ಕಸ್ತವ + ತುಂಗ)) 

ಕಸ್ತಿ (ನಾ). ೧. ಪರಿಶ್ರಮ; ಕಷ್ಟ. ೨. ಪರಾಕ್ರಮ; ಶಕ್ತಿ: ಕೇಳು 
ನಿನ್ನಳವಲ್ಲದಂತಪ್ಪ ಕಸ್ತಿಯಿದ ತಾಳಲಳವಲ್ಲ ಬಿಡು (ಲಶಿಚಿಂ. ೧೩-೧೧). 
೩. ಕಲಹ; ಹೋರಾಟ: ಈ ಜಗಮಂ ಕೊಲ್ಹವನೊಳ್‌ ಕಸ್ತಿಯೇ ಶಿವಾ 
ಎಂದುಸಿರ್ದಳ್‌ (ವೀರವಿ. ೭-೬೭); ಹೋಗುಹೋಗೈ ಸಿಂಹಕೇತು 
ನನ್ನೊಳು ಕಸ್ತಿ ಸಾಗದು (ನಾಗಕು. ೧೫-೭೬); ಹಸ್ತಿ ಬಲಭೀಮ ತಾ ಕಸ್ತಿ 
ಯಲಿ ಸಿಂಹಬಲನಸ್ತಿಯನು ಮುಜಕಿದು ಮಡುಹಿದೆನು ( ಸರ್ವಜ್ಞ. ೧೨೦೪). 
೪. “ಆವೇಶ, ಅಸೂಯೆ, ಬಲ” (ತ್ರಿಪುವಿ. ಕೋಶ): ಕೈಗೊಳಗಾದ 
ನರ್ಥಮಂ ಕೊಳಲಟ ಕೌಳಿಕಂಬಿಡಿದು ಕಣ್ಮಲರಿಂ ಸೊಗಸಿಕ್ಕಿ ಕಸ್ತಿ 
ಯೊಳ್‌ ಮುಳಿ ತಿಳಿಯೆಂಬ ದೊದವಿಯ ಜಾಣ್ಮೆಗೆ ಮೆಚ್ಚಿದನುರ್ವ 
ರೇಶ್ವರಂ (ತ್ರಿಪುವಿ. ೨೪-೧೭೫). ೫. ಒತ್ತಾ ಯ; ಹಿಂಸೆ: 
ವಸ್ತಿಯಿದ್ದಲ್ಲಿ ಕೆಸ್ತಿ ಮಾಡಬಾರದು (ಗಾದೆ). [7./ ಮರಾ. ಕಸ್ಮಿಲ್ಫಿ 

ಕಸ್ತಿಡಿ (ಕ್ರಿ). ಹಟಿಹಿಡಿ; ಪಟ್ಟುಹಿಡಿ: ಕ್ಷತ್ರಿಯ ರೊ ವಿಪ್ರರೋ 
ನಿಶ್ಚೈಸಬೇಕೆಂದು ಕಸ್ತಿಡಿದು ದ್ರುಪದ ಧೃಷ್ಟದ್ಯುಮ್ನ ಕುಲಗುರುವ 
ತರಸಿ (ತುರಂಗ. ೧೩-೪೧). [ಕಸ್ತಿ * ಹಿಡಿ (ಆ ಪಿಡಿ) 

ಕಸ್ತಿಪಡು (ಕ್ರಿ). ಆವೇಶವನ್ನು ಹೊಂದು ; ಕೋಪಗೊಳ್ಳು (?): 
ಶುಕ್ರಾಚಾರ್ಯನು ಕಸ್ತಿ ಪಟ್ಟು *... ನನ್ನನ್ನು ಸಟಿ ಹೇಳುವವನ ಹಾಗೆ 
ಎಣಿಸುತ್ತಿದ್ದೀ( ಎನಲು (ಕೃವಾಅ. ೧೨೩)-  [ಕಸ್ತಿ * ಪಡ್ಕು) 

ಕೆಸ್ತಿಬೀಳು (ಕ್ರಿ). ಕಷ್ಟಬೀಳು (?): ಪಂಚಶತಕೋಟ ವಿಸ್ತೀರ್ಣದಿ 
ಗೆಭಸ್ತಿಯಂ ಪಸರಿಸುತ ಸೂರ್ಯನೀ ಲೋಕದೊಳು ಕಸ್ತಿಬೀಳದೆ 
ವಿಲಕ್ಷಣನಾಗಿ ತಳರ್ವಂತೆಯಿರಜೇಡವೇ ಯೋಗಿಯು (ಪ್ರಭುಪು. ೬-೧೯೯). 

[ಕಸ್ತಿ * ಬೀಳ್ಕು (ಆ ಬೀರ್ಜ್‌)] 

ಕೆಸ್ತು, ಖಸ್ತು (ನಾ). ೧. ತೊಂದರೆ; ಪೀಡೆ; ರೋಗ. ೨. ತೀವ್ರ; 
ಸಕತ್ತು: ಆತನಿಗೆ ಮೂರುದಿವಸದಿಂದ ಕಸ್ತುಕಾಯಿಲೆ (ರೂಢಿ). 
೩. ಗಟ್ಟಿ; ದೃಢ: ಕಾರವೆಸೊಡನೆ ಸ್ವಸ್ಥದಿಂ ಪಾಂಡವರೆಂ ಕೂಡಿ 
ಕೊಂಡಿರುಯೆಂದು ಕಸ್ತಾಗಿ ಬುದ್ಧಿಯಂ ಪೇಳ್ದರು (ಶುರಂಗ. ೨೬-೧೦). 
೪. ಶ್ರಮ; ಕಷ್ಟ; ಈ ಹೊತ್ತು ನಾವು ಕಸ್ತು ಮಾಡಿದ ಕಾರಣ ಇಷ್ಟು 
ಬದುಕು ದೊರಕಿತು (ಮುಂಬಯಿ. ೩-೯೮). ೫. ಜಬರದಸ್ತು ; 
ಜೋರು: ದೊರೆಯನ್ನು ತಾವು ಒಪ್ಪಿಸಿಕೊಡುವುದಿಲ್ಲವೆಂದು ಬಹಳ 
ಕಸ್ತು ಮಾಡಿ ಬೆನ್ನಹಾಕಿಕೊಂಡರು (ಚಿತ್ರಪಾ. ೩೪) ; ಇಬ್ಬರೂ ಕಸ್ತಿ 
ನಲ್ಲಿದ್ದಾರೆ, ಜೋರುದಾರರು (ಭೀಮಕಾ. ೪). ಖಿಸ್ತು: ೫. ಮುಚ್ಚುಮರೆ 
ಇಲ್ಲದೆ ಖಸ್ತು ಮಾಡಿದರಿಂದ (ರಾಜೇಂದ್ರ. ೬೬). 

[4-ಪಾಠರ, ಖಸ್ಮ್‌-ಗಾಯಗೊಂಡ, ರೋಗಿ; ಮರಾ. ಬಸ್ತಾ, ಬಸ್ಟ್‌) 

ಕಸ್ತುಕಾಜಿ, ಕಸ್ತು ಗಾರ (ನಾ). (ವ್ಯರ್ಥವಾಗಿ) ಶ್ರಮಪಡುವವನು: 
ಇಷ್ಟಲಿಂಗ ಹಿಡಿನ ಕೈಯಲ್ಲಿ ಬಟ್ಟತ್ತು ಕುಚವ ಹಿಡಿದು ಉಚ್ಚೆಯ 
ಬಚ್ಚಲ ತೋಡುವ ಕಸ್ತುಕಾಣರನೊಪ್ಪೆನೆಂದೆ (ಸರ್ವವ. ೧೮೩-೮೩೭). 
ಕಸ್ತುಗಾರ : (ಕ). [ಕಸ್ತು + -ಕಾಜ] 

ಕಸ್ತುಗಾರ "ಕಸ್ತುಕಾಅ' ನೋ. 

ಕಸ್ತುಗೆಯ್‌ (ಕ್ರಿ). ಪರಿಶ್ರಮಿಸು; ಶ್ರಮಪಡು: ಆ ಪರಿಸ್ತರಣಂ 
ಕಿಪ್ರಸಾಧ್ಯಮಾಗದಿರ್ಪುದಂ ಕಂಡು ಚಲದಿಂ ಕಸ್ತುಗೆಯ್ದು ನಿಂದೀರೆಯ್ದೂ 
ವರ್ಷಂಬರಂ ನೆಲದಂಡಿಳಿದು ಜೇರುಮುತ್ತಿಗೆಯನಿಕ್ಕಿ (ಕೆಳನೃ. ೯-೬೩). 

[ಕಸ್ತು * ಗೆಯ್‌ (ಆ ಕೆಯ್‌,)] 


ಕಸ್ತುತಗಾದೆ 


ಕಸ್ತುತಗಾದೆ (ನಾ). ಹಣದ ವಸೂಲಿಗಾಗಿ ಮಾಡುವ ಒತ್ತಾಯ್ಕ 
--ಹೀಡೆ (8). [ಕಸ್ತು 4 ತಗಾದೆ] 
ಕಸ್ತುರಿ (ನಾ). ಕಸ್ತೂರಿಮೃಗದ ನಾಭಿಯಿಂದ ದೊರೆಯುವ 
ಸುಗಂಧದ್ರವ್ಯ ; ಮೃಗಮದ : ಭಾವಕ್ಕೆ ಹೊಜಗಾದವಂಗೆ ಲೀಲೆ 
ಯುಂಟೀ ಆ ಗುಣ ಚಿಪ್ಪಿನ ಮುತ್ತಿನ ತೆಜ ಕಸ್ತುರಿಯ ಶುಕ್ಲದ ತೆಜ 
ಕದಳಿಯ ಕರ್ಪುರದ ತೆಜ (ಮೋಳಿಮಾ. ೪-೧೨) ; ನಾಸಿಕೇಂದ್ರಿಯ ನಿನ್ನ 
ತನುಗ೦ಂಧಕೆಳಸಿ ಮೇಲ್ಸೂಸಿದ ಪುಣಗು ಕಸ್ತುರಿಯ ವಾಸನೆವಿಡಿಯದು 
(ಕಂನವಿ. ೧೯-೮೨). "ಕತ್ತುರಿ' ಪರಾ. [ಆ ಸೆಂ. ಕಸ್ತೂರೀ] 
ಕಸ್ತುರಿಬೊಟ್ಟು (ನಾ). ಕಸ್ತೂರಿ ಬೊಟ್ಟು; ಕಸ್ತೂರಿ ತಿಲಕ 
(8). "ಕಸ್ಕೂರಿಬೊಟ್ಟು? ಪರಾ. 
[ಕಸ್ತೂರಿ * ಬೊಟ್ಟು (ಆ ಬಟ್ಟಿ,)} 
ಕಸ್ತುರಿವೀಣೆ (ನಾ). ಒಂದು ಬಗೆಯ ವೀಣೆ (7): ಜಾಣೆಯ 
ಕಸ್ತುರಿನೀಣೆಯ ಸದುಮೃಮವಾಣಿಯ ಚೆಲ್ವಿನ ಕಣಿಯ ... ರಾಣಿಯ 
ರತಿಯೆಂದಾದಪುದೊ (ಶತಸಾಂ. ೨೮-೪೩). [ಕಸ್ತುರಿ? * ವೀಣೆ] 
ಕಸ್ತೂರಿ (ನಾ). ೧. ಒಂದು ಸುಗಂಧದ್ರವ್ಯ: *ಮೃಗೆನಾಭಿಃ, 
ಮೃುಗಮದಃ, ಕಸ್ತೂರಿಕಾ- ಈ ೩ ಕಸ್ತೂರಿ” (ಹಲಾಯು. ೮೯-೩೯೦); 
ಸುಗಂಧ ಪಚ್ಚೆ ಕಸ್ತೂರಿಯ ಬಾಳೆ (ನವಮೋ. ೨೪-೪೯) ; ಸಾಂಬ್ರಾಣಿ, 
ಕಸ್ತೂರಿ, ಕರ್ಪೂರ. . . ಧೂಪ ಹಾಕುವಲ್ಲಿ ಧೂರ್ತಗ್ರಹಗಳಿಗೆಲ್ಲಾ 
ಉಚ್ಚಾಟನವಹುವು (ಸ ಕ ವೈ. ೩೩) ; ಕರಡಿಯ. ಮೈಯಿಗೆ ಕಸ್ತೂರಿ 
ಯೇತಕೆ (ಇಂಚಾಪ. ೯೫-೬೩); ಕತ್ತೆ ಕಸ್ತೂರಿ ಹೊತ್ತ ಹಾಗೆ (ಗಾದೆ). 
೨. ಗಂಗಡಿಕಾರರಲ್ಲಿ ಒಂದು ಪಂಗಡ: (ಎಸಮೈ. ೩೫೬೪11, ೯). 
[ಸಂ. ಕಸ್ತೂರೀ) 
ಕಸ್ತೂರಿಅರಿಸಿನ (ನಾ). ಸುಗಂಧದ ಅರಿಸಿನ: ಕಸ್ತೂರಿ ಅರಿಸಿನ, 
ಕಾಡು ಅರಿಸಿನ (ಮೈಣಗಿ. ೨೬-೪೯೮). (ಕಸ್ತೂರಿ -- ಅರಿಸಿನ] 
ಕಸ್ತೂರಿಕಡ್ಡಿ (ನಾ). ೧. ಕಸ್ತೂರಿಯನ್ನು ಲೇಪಿಸಿದ ಕಡ್ಡಿ, 
—ಶಲಾಕೆ (೪. ೨. ಕರಿಬಣ್ಣದಲ್ಲಿ ಬಿಳಿ ಚೌಕಗಳುಳ್ಳ ಬಟ್ಟಿ. 
ಕಸ್ತೂರಿಕಡ್ಡಿ ಸೀರೆ - ಬಿಳಿ ಚೌಕಗಳುಳ್ಳ ಕರೀಸೀರೆ (ಕಿ). 
[ಕಸ್ತೂರಿ * ಕಡ್ಡಿ] 
ಕಸ್ತೂರಿಕಾಂಡಕ (ನಾ). ಕಸ್ತೂರಿ ಮೃಗದ ಅಂಡ, ಬೀಜ 
ಕೋಶ: ಕಸ್ತೂರಿಕಾಂಡಕಂ ವನಹಸ್ತಿರದಂ ಹಸ್ತಿಮಸ್ತಕೋದ್ಭವ 
ಮುಕ್ತಾವಿಸ್ಲಾರಮೆಂದು ತಂದು ಸಮಸ್ತ ವನಾಧೀಶರವನಿಪತಿಯಂ 
ಕಂಡರ್‌ (ಆದಿಪು. ೧೨-೬೭). [ಸಂ. (ಕಸ್ತೂರಿಕಾ -- ಅಂಡಕ)] 
ಕಸ್ತೊರಿಕಾಸಾರ (ನಾ). ಕಸ್ತೂರಿಯ ಕದಡು, ದ್ರವ: ಚಂದನ 
ಸಾರ ಕಾಶ್ಮೀರೆ ಕಾಲಾಗರು ಕಸ್ತೂರಿಕಾಸಾರ ವಿವಿಧಲೇಪನಂಗಳಿಂ 
ಮೆಯ್ಕ್ಯ ತಿಮಿರ್ದು (ಸುಕುಮಾ. ೧೧-೩೨ ವ). 
[ಸೆಂ. (ಕಸ್ತೂರಿಕಾ * ಆಸಾರ)] 
ಕಸ್ತೂರಿಕೆ (ನಾ). - ಕಸ್ತೂರಿ (8). (ಸಂ. ಕಸ್ತೂರಿಕಾ] 
ಕಸ್ತೂರಿಗೊಬ್ಬಳಿ, ಕಸ್ತೂರಿಗೊಬ್ಳಿ (ನಾ). ಸುಗಂಧದ ಹೂ ಬಿಡುವ 
ಒಂದು ಬಗೆಯ `ಜಾಲಿಮರ; ಸುಗಂಧಿಜಾಲಿ; ಕಸ್ತೂರಿಜಾಲಿ 
(ಕ). ಕಸ್ತೊರಿಗೊಬ್ಬಿ : ಕಸ್ತೂರಿಜಾಲಿ, ಕಸ್ತೂರಿಗೊಬ್ಳಿ, ಕಿರೀಣಾಲಿ 
(ಮೈಔಗಿ, ೧-೧೩). (ಕಸ್ತೂರಿ +೬ ಗೊಬ್ಬಳಿ (ಆ ಗೊಬ್ಬುಳಿ)] 
ಕಸ್ತೂರಿಗೊಬ್ಬಿ "ಕಸ್ತೂರಿಗೊಬ್ಬಳಿ' ನೋ. 
ಕಸ್ತೂರಿಜಾಲಿ (ನಾ). - ಕಸ್ತೂರಿಗೊಬ್ಬಳಿ: ಕಸ್ತೂರಿಜಾಲಿ, ಕಸ್ತೂರಿ 
ಗೊಬ್ಬಿ, ಕಿರೀಜಾಲಿ (ಮೈಡಗಿ. ೧-೧೩). [ಕಸ್ತೂರಿ - ಜಾಲ್ಲಿ] 


೧೬೪೧ 


20 


25 


35 


40 


ಕಸ್ತೂರಿಬೆಂಡೆ (ನಾ). ಒಂದು ಬಗೆಯ ಸಸ್ಯ: ಕಸ್ತೂರಿಬೆಂಡೆ, ಕಾಡು | 45 


ಕಸ್ತೂರಿ (ಮೈಔಗಿ. ೪೩-೮೪೮). [ಕಸ್ತೂರಿ + ಬೆಂಡೆ] 


ಕಹರು 


ಕಸ್ತೂರಿಬೆಕ್ಳು (ನಾ). ಪುನುಗಿನ ಬೆಕ್ಕು: *ಗಂಧಮಾರ್ಹಾಲಃ- 
ಕಸ್ತೂರಿಬೆಕ್ಕು, ಪುಣುಗಿನ ಬೆಕ್ಕು? (ಓಸಧಿ. ೪೭). "ಕತ್ತುರಿವೆಕ್ಟು? 
ಪರಾ. [ಕಸ್ತೂರಿ * ಬೆಕ್ಕು] 
ಕಸ್ತೂರಿಮಲ್ಲಿಗೆ (ನಾ). ಮಲ್ಲಿಗೆಯಲ್ಲಿ ಒಂದು ಜಾತಿ: ಬಾಸ್ತಿ 
ಮಲ್ಲಿಗೆ, ಕಸ್ತೂರಿಮಲ್ಲಿಗೆ (ಮೈಣಗಿ. ೪೭-೯೩೭). 
[ಕಸ್ತೂರಿ + ಮಲ್ಲಿಗೆ] 
ಕಸ್ತೂರಿಮಾವು (ನಾ). ಒಂದು ಬಗೆಯ ಮಾವು: *ಆತಿಸೌರಭಃ 
ಕೇವಲ ಪರಿಮಳವುಳ್ಳ ಮಾವಿನ ಗಿಡ; ಕೆಸ್ತೂರಿಮಾವು, ಜೀರಿಗೆಮಾವು? 
(ಸಿದ್ಧಾಂತಿ. ೧೦೫). [ಕಸ್ತೂರಿ * ಮಾವು] 
ಕಸ್ತೂರಿಮೃಗ (ನಾ). ೧. ಕಸ್ತೂರಿಯನ್ನು ಕೊಡುವ, ಕೊಂಬಿಲ್ಲದ 
ಜಿಂಕೆ: ಕಸ್ತೂರಿಮೃಗ, ಚಮರೀಮೃಗ, ಪುರುಷಮೃಗ . . . ಪವಿತ್ರ 
ಮೃಗೆಜಾತಿಗಳುಂ (ಎವೇಕ. ೨೧೨); ತಿಬೇತದೇಶದ ಪಶುಗಳಲ್ಲಿ ಶಾಲಿ 
ನುಣ್ಣೇಕುರಿಗಳೂ, ಕಸ್ತೂರಿಮೃಗಗಳೂ ಪ್ರಸಿದ್ಧ (ಮುಂಬಯಿ. ೪-೨೧೧). 
೨. ಪುನುಗಿನ ಚೆಕ್ಕು (?): 4ಲೋಮಶಮಾರ್ಜಾರಃ -- ಕಸ್ತೂರಿ 
ಮೃಗ” (ಓಷಧಿ. ೧೪೪). (ಕಸ್ತೂರಿ + ಮೃಗ] 
ಕಸ್ತೂರಿರಾಜಾನ್ನ (ನಾ). ಒಂದು ಬಗೆಯ ನೆಲ್ಲು; ಸುಗಂಧಿನೆಲ್ಲು ; 
ಗಂಧಶಾಳಿ: ಪಿರಿಯ ರಾಜಾನ್ನ ಜೀರಿಗೆರಾಜಾನ್ನವು. . .ಪರಿಶೋಭಿಸುವ 
ಕಸ್ತೂರಿ ರಾಜಾನ್ನದ ನರಶಾಲಿಯ ಗಜ್ಜೆಯಿಹುವು (ಕ ೦ನವಿ, ೫-೬೮). 
[ಕಸ್ತೂರಿ + ರಾಜಾನ್ನ] 
ಕಸ್ತೂರೀವರ್ಣ (ನಾ). ಕಸ್ತೂರಿಯ ಬಣ್ಣ; ಕಪ್ಪು ಬಣ್ಣ : ಹೊಳೆ 
ಯುವ ಕೆಂದಳಗ ಕಸ್ತೂರೀವರ್ಣದೊಳು ಪರಿಮಳವಾಂತು ಮೆಣಿವ 
ಕಳಮೆಯ ತೆನೆಗಳು (ಕಂನವಿ. ೫-೭೧). 
[ಸಂ. (ಕೆಸ್ತೂರೀ 4 ವರ್ಣ) 
ಕಸ್ಲಿ (ನಾ). -ಕಸ್ತಿ (?) : ಕಸ್ನಿ ಕಟ್ಟದರಿಂದಾದಯವೇನು ಫಲ ನಿಮ್ಮ 
ಚಿತ್ತ ವಪ್ರಿದ ಹಾಗೆ ಸ್ವಾಮಿ (ಸೌಂದಕಾ. ೬-೨೮). (1) 
ಕಸ್ವರೆ (ಗು). ೧. ಹೋಗುವ ; ಚಲಿಸುವ. (ನಾ). ೨. ಸಂಪತ್ತು ; 
ಐಶ್ವರ್ಯ; ಆಸ್ತಿ: “ಸಮರಂ ಕಸ್ವರಗರ್ದಭಂ ಪ್ರಕರಮಕ್ಕುಂ” 
(ನಾನಾರ. ೪೬). ೩, ಜೀವಾತ್ಮ. ೪. ಪರಮಾತ್ಮ. ೫. ನಿತ್ಯ 
ವಾದುದು; ಶಾಶ್ವತವಾಡೆದು. ೬. ನಿರಂತರವಾದುದು. ೩. ವಸ್ತು 
ಗಳ ಸಮೂಹೆ, ಗುಂಪು. ೮. ಹಿಂಸೆ; ಘಾಸಿ ಮಾಡುವಿಕೆ: 
| ದ್ರವಿಣಂ ಕ್ಷೇತ್ರಜ್ಞ ವಸ್ತುಪ್ರತತಿ ಸತತ ನಿತ್ಕೆಂಗಳುಂ ಕಸ್ವರಾಖ್ಯಂ * 
(ನಾನಾರ. ೬೦). [ಸಂ.] 
ಕಹಕಹ (ಅ). ೧. ಒಂದು ಅನುಕರಣ ಶಬ್ದ; ನಗುವನ್ನು ಸೂಚಿ 
ಸುವ ನಿಪಾತ: [ಎನೆ] ಕಹಕಹ ರುತಿಯಿಂ ನಕ್ಕು (ವರ್ಧಪು. ೧೬-೧೩). 
೨. ಸಾರಸ ಪಕ್ಷಿಯ ಧ್ವನಿ: “ಕಹಕಹಮೆಂದು ಸಾರಸವಕ್ಕಿಯ ಧ್ನನಿ* 
(ಕಶಸಾ. ೧೦-೨೦೬). "ಗಹಗಹ' ಪರಾ. [?) 
ಕಹಕಹಿಸು (ಕ್ರಿ). ಸದ್ದುಮಾಡಿ ನಗು; ಕಳಕಳಿಸಿ ನಗು: ಹಾ! 
(ಕಹಕಹಿಸಿ), ಎಂದರೆ, ಇಂದು ನೀನು ಕುಡಿಯುವೆಯೇನು (ಬಿಟ್ಟಿ ಅ. 
೯೭-೨೫). “ಗಹಗಹಿಸು' ಪರಾ. [ಕಹಕಹ + -ಇಸ್ಕು) 
ಕಹರಿ (ನಾ). ಒಂದು ಬಗೆಯ ಪಾಕ: ಒಡೆಯನೊಂದೆರಡ ರನೆಯವ 
ಮಾಡಿ . . . ಜಡಿದು ಕರ್ಪೂರಮಿಕ್ಕಲು ಕಹರಿಯೆಂಬ ಕದಳೀ ಕುಸುಮ 
ಪಾಕಮಾಯ್ತು (ಸೂಸಶಾ. ೪-೫೯). [?] 
ಕಹರು (ನಾ). (?): ಬಿಸಿಲ ಕಹರು ಮಂಜಿನ ಮುಂಡಿಗೆಯನಿಟ್ಟು 
ಮನೆವೊಲೆಯದೆಂತೆ ಅನಲನ ತೊಲೆಯ ಹಾಕಿ ಮೊಳೆಯ ಗಳುವ ಬೀಸಿ 
ಕೆಂಡದ ಹಂಜರಗಟ್ಟಿಂಗಟ್ಟ ಹಿಂಡುಗಟ್ಟಗೆ ಗಳುವಿನ ಸಂದಿಯಲ್ಲಿ 
ಅಡಗಿತ್ತು (ಚಿಕ್ಕವ. ೨೧೧-೪). [1) 


ಕಹಳಾರವ 


ಕಹಳಾರವ (ನಾ). ಕಹಳೆಯ ಶಬ್ದ; ಕಾಳೆಯ ಧ್ವನಿ: *ರಿತ್ತರಿಜೆ 
ಜಗಜಗೆಂದೆನಲು ಕಹಳಾರವಂ” (ಮಂಗರಾ, ೨೪-೮) ; ಸುರಿಯದೆ 
ಮಾಣನಾಗಸದೆ ತಾರಗೆಗೆಳ್‌ ಕಹಳಾರವಂಗಳಿಂ (ಚಿಕವಿ. ೨-೧೦೪). 

[« ಸಂ. ಕಾಹಲಾರವ (ಕಾಹಲಾ * ರವ)] 

ಕಹಳಾವಳಿ (ನಾ). ಕಹಳೆಗಳ ಸಾಲು; ಕಾಳೆಗಳ ಸಮೂಹ: 
ಹೊಳೆವ ಸಿಂಧದ ಜಡಿವ ಕಹಳಾವಳಿಯ ಲಗ್ಗೆಯ ವಿವಿಧ ವಾದ್ಯದ 
ಕಳಕಳದ (ಕುವ್ಯಾದ್ರೋ. ೬-೨). 

[ಆ ಸಂ. ಕಾಹಲಾವಲಿ (ಕಾಹಲಾ + ಆನಲಿ)] 

ಕಹಳೆ, ಕಾಳೆ (ನಾ). ಉದ್ದವಾಗಿ ಬಾಗಿರುವ ತುತ್ತೂರಿ, 
—ಕೊಂಬು: ಪಟ್‌ದುಲಿವ ಕಹಳೆ ಮಿಳ್ಳಿಪ ಪಲಯಿಗೆ ಸೂಳ್ಳೈಪ 
ತಮ್ಮಟಿಂ (ವರ್ಧಷು. ೮-೪೯) ; ಮೃದಂಗ ನಿಸ್ಸಾಳ ಭೇರೀ ಶಂಖ 
ಕಹಳೆಗಳ ಬಹಳ ಧ್ವನಿಯುಣ್ಮೆ (ನಂಬರ. ೨-೯೦); ನಿರಂತರವೊದಜಸಿ 
ಬಯ್ದವು ಕಹಳೆ ಬಿರುದಾವಳಿಯಲತಿರಥರೆ (ಕುವ್ಯಾದ್ರೋ. ೪-೧೩); 
ಕೂಗಿಡುವ ಕಹಳೆ ಹೆಗ್ಗಹಳೆ ಚಿನಿಕಹಳೆ ಕರಣೆಯ ನಾದ (ಅ ಖಂಡೇ. 
೨೦೬-೪೬); ಕಾರ ಹುಣ್ಣಿವೆ ಬರಲಿ... ಕರಿ ಹರಿದು ಮೆರೆಸೋಣ 
ಕಹಳೆ ಹಚ್ಚಿ (ನೆಲಮು. ೧೮). ಕಾಳೆ: ಕಾಳೆಯಾತಂಗೆರಡು ಮತ್ತರ್‌ 
(ಎಇ. 1೪, ೩೫೪-೩೬; 975); ಕಾಳೆಯಂ ಸೂಳ್ಳೈಸುವ ತಿತ್ತಿರಿಯ 
ನೊತ್ತುವ ಕೊಳಲನೂದುವ (ಲೀಲಾವ. ೫-೧೩೪) ; ಮೇಲೆ ಹುಡಿಯಿಡೆ 
ಹೊಡೆವ ನಾನಾ ಕಾಳೆ ಶಂಖವು (ಸಂಭಪ. ೨೪-೬); ದೇಗುಲದಲ್ಲಿ 
ಊದಬೇಕು ಕಾಳೆ (ರಾಮನ. ೩೯). 

(ಆ. ಸಂ. ಕಾಹಲ, ಕಾಹಲಾ) 

ಕೆಹಳೆಕಾಅ (ನಾ). ಕಹಳೆ ಊದುವವನು : ತಾಳಧರಿಗಳ ಕಹಳೆಕಾಣರ 

ನಾಲಿಸುವ ಕಂಸಾಳಗಿತ್ತಿಯರತ್ತಲೊತ್ತರಿಸಿ (ಬಸಪು. ೫-೪೩). 
[ಕಹಳೆ + -ಕಾಆ] 

ಕಹ್ಶಿ (ಕ್ರಿ). ವಿಷವಾಗು; ಕಹಿಯಾಗು : ಕಾರಣವಿದ್ದೇ ನೋವುದಡೆ 

ಬೇವು? ತಾನೇ ಕಹಿವುದು, ಊಹಿಸಿ, ಕೊರಗಿ (ಸುನೀತ. ೩೦). 
[< ಕಹಿ) 

ಕಹ್ಕಿ "ಕಯ್ಸೆ' ನೋ. 

ಕಹಿಎಣ್ಣೆ, ಕೈೈಯೆಣ್ಣೆ (ನಾ). ಕಹಿಯಾದ ಎಣ್ಣೆ ; ಹರಳೆಣ್ಣೆ : ಕಹಿ 
ಎಣ್ಣೆಯಲ್ಲಿ ಗೋಮೂತ್ರ ಬೆರಸಿಯಾದರೂ ಹಾಲ ಬೆರಸಿಯಾದರೂ 
ಕೊಡಲು ಮಹೋದರ ಪರಿಹರ (ವೈದ್ಯಸಾ. 3, ೩೨೮). ಕೈಯೆಣ್ಣ್ಮೆ: 
ಒಂದು ಭಾಗ ಕೈಯೆಣ್ಣೆ, ಎರಡು ಭಾಗ ಎಳ್ಳೆಣ್ಣೆ, ನಾಲ್ಕು ಭಾಗ ತುಪ್ಪ 
ಇದೀಗ ತಿಸ್ನೇಹಭಾಗದ ಕ್ರಮ (ಸಕವೈ. ೩೧) ; ಅಥೀಮು | ತೊಲ, 
ಕೈಯೆಣ್ಣಿ ೧ ಪಾವು ಇವುಗಳನ್ನು . . . ಕುಡಿಸುವುದು (ಗ್ರಾಮಾಕ. ೧೩೯); 
ಒಳ್ಳೆಣ್ಣಿ ತಂದೆನು ಕೈಯೆಣ್ನೆಯಾಯಿತು (ಇಂಚಾಪ. ೧೨೯-೩೫). 

[ಕಹ್ಠಿ (೮. ಕಯ್ಬೆ) + ಎಣ್ಣೆ. P ಕೈಯಿಂದ ತಯಾರಿಸಿದ ಹರಳೆಣ್ಣೆ 

ಎಂದೂ ಕೆಲವರು ನಿಪ್ರತ್ತಿ ಹೇಳುತ್ತಾರೆ] 

ಕಹಿಕು (ಕ್ರಿ). (ಕರಾ) - ಕಹಿ: ಹಳ್ಳಿಯವರಿಗೂ ಹಣ ಬೇಡವೆಂದಲ್ಲ; 
ರೂಪಾಯಿ ಕಹಿಕುತ್ತದೆಂದಲ್ಲ (ಬಿಟ್ಟಜೀ. ೩೧). [ಕಹಿ + -ಕ್ಕು] 

ಕಹಿಕೊಡ್ಸೀಗೆಗಿಡ (ನಾ). ಒಂದು ಬಗೆಯ ಸಸ್ಯ: ಕುಡ್ಸಾಲು, 
ಕೊಜ.೯, ಕಹಿಕೊಡ್ಡೀಗೆ ಗಿಡ (ಮೈಔಗಿ. ೪೪-೮೬೬). 

[ಕಹಿ (ಆ ಕಯ್ದೆ) + ಕೋಡ್ಸೀಗೆ (ಎ ಕೊಡಸಿಗೆ) + ಗಿಡ (ಆ ಗಿಡು)] 

ಕಹಿಕೋಟೆಕಾಯಿ (ನಾ). ಒಂದು ಜಾತಿಯ ಕಾಯಿ ; ಕಹಿಯಾದ 
ಕೋಟಿಕಾಯಿ: ಕಹಿಕೋಟಿಕಾಯಿ ೫... ಮೆಣಸು, ಶ್ರಿಫಲೆ ಪ್ರತ್ಯೇಕ 
ಒಂದೊಂದು ಮಾನ ಇವಂ ಆ ಗ ಅಲ್ಲವಂ ಕೂಡಿ (ಎನೈವಿ. ೬೭). 

[ಕಹ್ಕಿ (ಆ. ಕಯ್ಬೆ) + ಕೋಟಿಕಾಯ್ಕಿ] 


೧೬೪೨ 


0 


20 


$5 


43 


ಕಹಿಹಾಗಲು 


ಕೆಹಿಗುಮ್ಮಳೆ (ನಾ). ಒಂದು ಜಾತಿಯ ಗಿಡ: ಎಕ್ಕೆಬೇರು, ಕಹಿ 
ಗುಮ್ಮಳದ ಬೇರು... ಇವಂ ಸಮಾನಂಗೊಂಡು ಹಾಕಿ (ಸಕವೈ. ೧೬೯). 
[ಕಹಿ (ಆ ಕೆಯ್ದೆ) + ಗುಮ್ಮಳ್ಳ] 
ಕಹಿಗುಳ್ಳ (ನಾ). ಗುಳ್ಳದಲ್ಲಿ ಒಂದು ಜಾತಿ: ಹೊಂಗೆಬೀಜ, 
ಕಹಿಗುಳ್ಳ, ಮೂರು ಬೆಳ್ಳುಳ್ಳಿ, ಮೂರು ಮೆಣಸು... ಅಗಿದು ನುಂಗಿದರೆ 
ಛಳಿ ನಿಲ್ಲುವುದು (ಸಕವೈ. ೬೪). [ಕಹ್ಮಿ(£ಕಯ್ತೆ) * ಗುಳ್ಳ] 
ಕಹಿತುಂಬೆ (ನಾ). ಒಂದು ಬಗೆಯ ತುಂಬೆ : ಕಹಿತುಂಬೆಯ ರಸವಂ 
ಮೂರುದಿನ ಕುಡಿಯೆ ವಾಂತಿಯಾಗುವುದು (ವಿವೈವಿ. ೧೩೪), 
[ಕಹ್ಕಿ (ಆ ಕಯ್ದೆ) ತುಂಬೈ (ಆ ತುಂಬ್ಕಿ)] 
ಕೆಹಿದರಸಿ (ನಾ). ಒಂದು ಬಗೆಯ ಸಸ್ಯ: *ಯವಶಾಕ-ಕಹಿದರಸಿ ” 
(ಓಷಧಿ. ೧೩೧) ; ಕಹಿದರಸಿಸೊನ್ಪಿನ ರಸದಲ್ಲಾದರೊ ... ವಿರೇಕವಂ 
ಮಾಡಿಸಲು ವಿಷಸರ್ಪವ್ಯಾಧಿಗಳು ಪರಿಹರವಹವು (ನೈದ್ಯಸಾ. 1, ೩೬೨). 
(ಕಹ್ಕಿ (ಆ ಕಯ್ದೆ) + ದರಸಿ] 
ಕಹಿದಸಲೆ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಹೆಗ್ಗುಳ್ಳ, ಕಳ್ಳಂ 
ಗಡಲೆ, ರಾಸ್ಮೆ, ಕಹಿದಸಲೆ... ಕಷಾಯಂ ಕಾಯಿಸಿ ತೆಗೆದುಕೊಳ್ಳಿ 
ವಾತಜ್ವರ ಪರಿಹಾರವಾಗುವುದು (ಸಕವೈ. ೬೫). 
[ಕಹ್ಶಿ (ಆ ಕಯ್ದೆ) + ದಸಲೈ) 
ಕಹಿದೊಂಡೆ (ನಾ). ಕಹಿಯಾದ ತೊಂಡೆ: *ಕಹಿದೊಂಡೆ ನಾಳಿಯಕ್ಕು* 
(ಮಂಗರಾ, ೩೩-೮) ; ಕಡಸಿಗೆ ಕಾಗೆದೊಂಡೆ ಕಹಿದೊಂಡೆ ಕವುಂಗಿನಿ 
(ಸೂಕ್ತಿಸು. ೩-೨೬) ; ಆಡಿನ ಬೆಣ್ಣೆಯ ಕಾಡ ಕಗ್ಗೊಲೆ ಕಹಿದೊಂಡೆ 
ನಾತಗಳು ತೀಡಿದರೆ ಬಿಡವು (ಸರ್ವಜ್ಞ. ೧೯೪೫); *ಬಿಂಬೀಎಕಹಿದೊಂಡೆ ” 
(ವಿವೈವಿ. ೫೯). "ಸಿಹಿತೊಂಡೆ' ಪರಾ. 
[ಕಹ್ಮಿ (ಆ ಕಯ್ದೆ) * ತೊಂಡೆ) 
ಕಹಿನನ್ನಿ, ರಾಮಪಟ್ಟಾಭಿಷೇಕದ ನನ್ನಿ, ಹೃದಯವೊಡೆದಂತೆ ತತ್ತರಿಸಿ 
ಮಂಥರೆ (ಶ್ರೀರಾಮಾ. ೬೦-೧೭೩). [ಕಹ್ಲಿ (ಆ ಕಯ್ದೆ) + ನನ್ನಿ) 
ಕಹಿನಾಲಗೆ (ನಾ). ಕಖಯಾದುದನ್ನು ಹೇಳುವ ನಾಲಗೆ; ಅಪ್ರಿಯ 
ವನ್ನು ನುಡಿಯುವ ನಾಲಗೆ: ಬ್ರಹ್ಮಶಿವನು ಜೈನನಾದರೂ ಕಹಿ 
ನಾಲಗೆಯವನು (ಸಾಹಸಂ. ೫೨) [ಕಹ್ಮಿ (ಆ ಕಯ್ದೆ) * ನಾಲಗೆ] 
ಕಹಿಪಡವಲ (ನಾ). ಪಡವಲದಲ್ಲಿ ಒಂದು ಜಾತಿ: ಕಹಿಪಡನಲ, 
ಬಜೆ... ಇವುಗಳನ್ನು ಸಮದಿಂ ಕಷಾಯ ಕಾಯಿಸಿಕೊಡಲು ವಾತ 
ಜ್ವರಂ ಮಾಣ್ಣುಂ (ಸಕವೈ. ೬೫). 
[ಕಹಿ (£ ಕಯ್ದೆ) + ಪಡವಲ (ಆ ಪಡಲ್ಯ)) 
ಕಹಿಬ್ರಾಹ್ಮಿ (ನಾ). ಒಂದು ಬಗೆಯ ಹೆಂಬು: ಕಹಿಬ್ರಾಹ್ಮಿಯ 
ಸೊಪ್ಪಿನ ರಸವನ್ನು ದೊಡ್ಡ ಮರಗೆಯಲ್ಲಿ ತುಂಬಿ ಎರಡು ಘಳಿಗೆ ಕುಂದಿಸಿ 
ಕೊಳ್ಳೆ ಯೋನಿದೋಷ ಫೋಕು (ವಿವೈವಿ. ೮೬). 
[ಕಷ್ಕಿ (ಆ ಕಯ್ದೆ) * ಬ್ರಾಹ್ಮಿ] 
ಕಹಿಮಣಿಕೆ (ನಾ). - ಕಹಿಮೆಕ್ಕೆ. 
[ಕಹಿ (ಆ ಕೆಯ್ದೆ) * ಮಣಿಕೆ (೮ ಮಿಣಿಕೆ)] 
ಕಹಿಮೆಕ್ಕೆ (ನಾ). ಕಹಿಯಾದ ಮೆಕ್ಕೆ: ಸಿಹಿಮೆಕ್ಕೆ ಕಹಿಮೆಕ್ಕೆ 
ಬಿತ್ತಿದಾಗಳೆ ಫಲವಹುನೆ (ಭರಚ. ೬೮-೫೬) ; *ತ್ರಪುಸ ಎ. ಕಹಿಮೆಕ್ಕೆ? 
(ವಿವೈವಿ. ೫೯). [ಕಹ್ಕಿ (ಆ ಕಯ್ದೆ) + ಮೆಕ್ಕೆ) 
ಕಹಿಸೋರೆ "ಕಯ್ಬೆಸೊರೆ' ನೋ. 
ಕಹಿಹಾಗಲು (ನಾ). ಹೆಚ್ಚು ಕಹಿಯಾದ ಹಾಗಲು : *ಕುಲಕಃ, 
ಸಟೋಲ; ತಿಕ್ತಕಃ, ಪಟುಃ ಈ ೪ ಕಹಿಹಾಗಲು ೫ (ನಾಚಿರಾ. ೧೧೨). 
[ಕಹ್ಯಿ (ಆ ಕಯ್ಬೆ) * ಹಾಗಲು (ಆ ಹಾಗಲ್‌)) 


ಕಹಿಹಾಲಿ 


ಕಹಿಹಾಲೆ (ನಾ). ಹಾಲೆ ಮರದಲ್ಲಿ ಒಂದು ಜಾತಿ: ಕಹಿಹಾಲೆಬೇರು, 
ಶ್ರೀಗಂಧ... ಕಷಾಯ ಕಾಯಿಸಿ ಕೊಡಲು ದಾಹಜ್ವರ ಮಾಣುವುದು 
(ಸಕವೈ. ೮೨). [ಕಕ್ಕಿ (ಆ ಕಯ್ದೆ) * ಹಾಲೈ (ಆ ಪಾಲ್ಯೆ) 

ಕಹಿಹೀರೆ (ನಾ). ಹೀರೆಯಲ್ಲಿ ಒಂದು ಜಾತಿ: *ಖುಟಕಾ-ಕಹಿಹೀರೆ * 
(ಓನಧಿ. ೪೪) ; ಕಹಿಹೀರೆಯ ಬೀಜ ಇಂಗು... ಹಿಪ್ಪಲಿ, ಇನಿಷ್ಟನು 
ಆಡಿನ ಮೂತ್ರದಲ್ಲಿ ಅರೆದು ವಮನ ನಸ್ಕಂಗಳ ಮಾಡಿಸಲು ಸರ್ಪವಿಷ 
ಶಮನವಹುದು (ವೈದ್ಯಸಾ. 11. ೮೮). [ಕಹ್ಮಿ(< ಕಯ್ಬೆ) + ಹೀರೆ) 

ಕಹಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: *ಕಹಿಹುಲ್ಲುರುಚಿಯಕ್ಕು? 
(ಮಂಗರಾ. ೩೩-೮). [ಕಹಿ (೭ ಕಯ್ದೆ) * ಹುಲ್ಲು (ಆ ಫುಲ್‌)] 

ಕಹ್ಲಾರ (ನಾ). ಎಳೆಗೆಂಪಿನ ಬಿಳಿಯ ನೈದಿಲೆ [ಸಂ] 

ಕಪ್ಪ (ನಾ). ಕೊಕ್ಕರೆ; ಬಕಬಕ್ತಿ [ಸಂ.] 

ಕಳ್‌,, ಕಳ್ಳು (ಕ್ರಿ). ಕದ್ದು, ಕಳ್ಳು (ಭೂತನ್ಯೂ). ಎತ್ತಿಹಾಕು; 
ಅಪಹರಿಸು; ಕಳ - ಸ್ತೇಯೇ (ಕಳ್ಳತನ ಮಾಡು), ಮದೇ ಚ” 
( ಶಮಧಾ) ; ಕಳ್ಳೋನ್‌ ಮಹಾಪಾತಕನ್‌ (ಮೈ ಆರಿ, ೧೯೩೬, ೧೬-೧೩ ; 
450) ; ಕಳ್ಳ [ಪಾಳಾಂ. ಳ]ದಿರಿಂ ಪೆಜರ ವಸ್ತುವಂ (ವಡ್ಡಾರಾ. ೧೭೭-೧೨); 
ಕಳಿಸಂ ಕಳ್ವನಗುರ್ವು ಪರ್ವೆ ಕೊಲಿಪಂ ಕೊಲ್ವಂ (ಆದಿಪು. ೫-೮೧) ; 
ಕೊಲ್ವ ಪಾವಂ ಕಳ್ವ ಪೆಂಡಿರಂ .. : ಗೆಂಟುಮಾಡುವಂತೆ (ಧರ್ಮಾಮೃ. 
೫-೧೨೫) ; ಕದ್ದನಂತಕನಾಜುಸಾವಿರೆ ಕುದುರೆಯುಸುರುಗಳ (ಕುವ್ಯಾಕ. 
೧೧-೩೮). ಕಳ್ಳು : ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ತಾಯಮೊಲೆ 
ವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂಜುವೆ (ಬಸವ. ೨೬); 
ಪಕೋಕ್ತಿಗಳರ್ಥಮಂ ಕಳುವುದಧಮತನವು (ಹಚಕಾ. ೧-೨೮) ; ಬೇಡ 
ವೆಂದರು ಬೇಡ ಕಳುವುದ ಬಿಡುವನೆ (ಭರಚ. ೩-೧೫); ತ್ಯಾಗಿಗಳು 
ಕಳುವರೆ ಪ್ರಜೆಯು ತಾನೆತ್ತ ಬಾಳುವುದು ( ಸರ್ವಜ್ಞ. ೧೨೬೧). "ಕದಿ? 
ಪರಾ.. 

ಕಳ್ವಾಳ್‌ - ಕದಿಯುವ ಆಳು : ನಿರ್ದಯಮೆಂಬ ಬಿಲ್ವಡೆನೆರೆಸು 
ದುರಾಚಾರಮೆಂಬ ಕಳ್ವಾಳ್ವೆರಸು ರೌದ್ರಧ್ಯಾನಮೆಂಬ ಗುಪ್ತನಡೆವೆರಸು 
(ಧರ್ಮಾಮೃ. ೧೦-೮೭ ಅಡಿಟ). 
[ದೇ. ॥ ತಮಿ. ಕಳ್‌ ; ಮಲ. ಕಳ್‌ ಕ್ಕ, ಕಕ್ಕ್‌ ; ತುಳು. ಕಂಡ್‌; 

ಕೊಡ. ಕಳ್‌; ಗೊಂಡಿ. ಕಲ್ಲಾನಾ; ಮಲ್ತೊ. ಗಲೆ] 

ಕಳ್‌, ಕಳ (ನಾ). ಕಳವು; ಮೋಸ; ಸುಳ್ಳು. "ಕಳ್ಳೊಡಮೆ? 
ಪರಾ. ಕೆಳೆ: ಕೊಲೆಯುಂ ಪುಸಿಯುಂ 'ಕಳವುಂ (ವರ್ಧಪು. ೧೧-೪೫). 

[ಆ ಕಳ, ./ ಹುಳು. ಕಳು) 

ಕಳ್ಕ್‌, ಕಳ್ಳು (ನಾ). ೧. ಹಾಲು ; ರಸ. "ಕಳ್ಳಿ? ಪರಾ. ೨. ಹೆಂಡ; 
ಸುರೆ; ಮದ್ಯ: “ಮೈಕೇಯಮಾಸವಂ ... ಮದಿರೆ ಸುರೆ (ಯಿರೆ) 
ಕಳ್ಳುಂ? (ವಸ್ತುಕೋ. ೯೨-೫); “ಕಳ್‌ -ಸ್ತ್ರೇಯೇ (ಕಳ್ಳತನಮಾಡು) 
ಮದ್ಯೇ ಚ” (ಶಮಧಾ); ಪಚ್ಚು ಪರಿಕಲಿಸಿ ಬೆನ್ನಂ ಮುಚ್ಚಿರೆ ಮುಡಿ ಕಳ್ಳ 
ಬೆಳ್ಳಿ ನಟ್ಟಲ್‌ ಬಾಯೊಳ್‌ ಬೆಚ್ಚಂತಿರೆ (ಕಾವ್ಯಸಾ. ೯೬೬ ಶೂದ್ರಕ) ; ಕುಡಿ 
ಕಳ್ಳನೆಂದು ಕರಗಿಸಿ ಕುಡಿಯಿಸುವರ್‌ ಲೋಹರಸಮಂ (ಆದಿಪು. ೫-೮೬) ; 
ಮೊದಲೊಳ್‌ ಸೊಕ್ಕಿ ದನಂಗೆ ಕಳ್‌ ವಿಸದಿನಳ್ಳಿರ್ದಂಗೆ ದುರ್ನಿದ್ರೆ 
(ಕಾದಂಪೂ. ೮೦೩) ; ಕಳ್ಳೆಂ ಮಾಣಿನೆ ನಿಮ್ಮಡಿ ಕಳ್ಳಿಲ್ಲದೊಡಿಂದೆ ಸಾವೆನೆನೆ 
(ಧರ್ಮಾಮೃ. ೧೦-೨೬೦); ಕಳ್ಳ ಮಡಕೆಯ ಪೂಜಿಸುವಂತೆ ಚಿಲು 
ಪಾಲುಳ್ಳ ಮಡಕೆಯ ಪೂಜಿಪರೆ (ಕುರಾಸಾಂ. ೧-೫೨). ಕಳ್ಳು : 
೨. "ಮಧು, ಆಸವಃ... ವಾರುಣೀ, ಮಧು -ಈ ೨೪ ಕಳ್ಳು” 
(ಹ ಲಾ ಯು. ೫೫-೧೭೫) ; ಕಳ್ಳಿನಿಂದೆ ದೀಪಾಯನನಿಂದನಿತುಂ 
ಪುರಮುಂ ಬೇಗುಂ (ನೇಮಿಪು. ೧೪-೩೭); ಅಸುವಳಿವ ಭಂಗಿ ಮಾಂಸ 
ಪ್ರಸರದ ಕೆ ಳ್ಳು ಗಳ ನಿಷಮನಜ್‌ಗುಮವಶ್ಯಂ ( ಖಮದ. ೨-೧೭೪) ; 


13 


‘01-2-11 


ಕಳ 


ಕಪಿ ಕಳ್ಳ ಕುಡಿದು ಕಡಲ ದಾಂಟುನೆನೆಂದು . . . ಮಾನು ಮೊಸಳೆಗೆ 
ಆಹಾರ ವಾದಂತಾಯಿತಯ್ಯ ಎನ್ನ ಬಾಳು (ಫನವ. ೬-೪); ಕಳ್ಳನುಣ್ಣ 
ದಿರಣ್ಣ ಮಾಂಸನ ಕೊಳ್ಳದಿರು (ಸಾಳ್ವಭಾ. ೫-೪೭). 

(ದೇ. ॥ ತಮಿ. ಕಳ್‌ ; ಮಲ. ಕಳ್‌, ಕಳ್ಳು ; ತುಳು. ಕಲಿ; ಕೊಡ. 
ಕಳ್ಳೀ; ತೆಲು. ಕಲ್ಲು; ಕೋಲಾ. ಕಲ್‌; ನಾಯ್ಕಿ. ಕಳ್‌: ಗೋಡಿ. 
ಕಲ್‌; ಕುಣ. ಕಲು. ! ಪ್ರಾ. ಕಲ್ಲಾ; ಸಂ. ಕಲ್ಯ] 

ಕಳ್‌, ಕಳ್ಳು (ನಾ). ನೂಲಿನ ಹಿಂಜಿ : (8). ಕಳ್ಳು : “ಸ್ತೀಯದೊೊಳು 
ಸುರೆಯೊಳ್‌ ನೂಲಪಿಂಜಿನೊಳ್‌ ಕಳು ಶಬ್ದ? (ಶಬ್ದಮಂ. ೧೧೩). [?] 
ಕಳ್ಳ "ಕಳ್ಳ್‌' ನೋ. 


10] ಕಳ್ಳ "ಕಳ್ಳ? ನೋ. 


ಕಳ್ಳೆ, ಕಣ್ಣ, ಕಣವು (ನಾ). ೧. ಧಾನ್ಯಗಳನ್ನು ಒಕ್ಕುವುದಕ್ಕಾಗಿ 
ಸಿದ್ಧಪಡಿಸಿದ ಸ್ಥಳ: *ಖಳದಾನಂ; ಖಳಃ - ಈ ೨ ಕಳಂ? (ಹಲಾಯು. 
೯೫-೪೨೪); ಏಜುತೊರೆಕಳವೃತ್ತಿ ಕಲಸಿ ವೊನ್‌ ಸಜ್ಜು ಮಹಾಪಾತಕನಕ್ಕುಂ 
(ಎಕ. ೫೪1, ತುಮಕೂ. ೧೦೨-೩; 775) ; ಬಿತ್ತುವಟ್ಟವ ಕಳದೊಳೆ 
ಕುಡುವರ್‌ (ಎಕ, 1%, ಡನ್ನಪ. ೪೮-೧೪ ; 9071) ; ಪುಲಿಸಂ ಪೊತ್ತಾತನೆ 
ಕಳದಲಿ ಪಡುವುದು ಭತ್ತಮಳತೆಯಸ್ಪಿನಂ (ಸಮಪ. ೧೨-೭೦); ಕಳ 
ದೆಡೆಯಲ್ಲಿ ಮೇಟಯಿಪ್ಪಂತೆ ನಿಡಿದಾದ ವೃಷಭಾದ್ರಿಯಿಹುದು (ಧರಡ. 
೩೬-೬೭). ೨. ಕಾಳಗದ ಸ್ಥಳ; ರಣರಂಗ: ಕಟ್ಟದುದೆ ಸುರಗಿ ಮೆಟ್ಟ 
ದುಡೆ ಕಳಂ (ಅದಿಪು. ೩-೭೨), ಕಳಕೆ ಬಯಲಂಗೆಕತುಳಕ್ಕೆಳೆಯೆೊಳ್ಳಾ 
ಊಾಂಪರಿಲ್ಲಡೆ (ಎಕ. ೪1, ಮೂಡಗೆ. ೨೨-೧೫; 1129); ಅಂಕ ಕಳನೇಟಳ 
ಕೈಮಜಕಿದಿರ್ದೊಡೆ ಮಾಜಂಕ ಬಂದಿಜಕಿವುದ ಮಾಣ್ಬನೆ (ಬಸವ. ೧೭೮) ; 
ದ್ರೋಣ ಹೊಕ್ಕನು ಕಾಳೆಗದ ಕಳನ (ಕುವ್ಯಾದ್ರೋ. ೨-೨೦). ೩. ಆಟದ 
ಮೈದಾನ; ಕ್ರೀಡಾಂಗಣ: ಕಳದ ಬಾಡಿಗೆ ಕೊಡಬೇಕು (ಕೋಟಚೆ. 
೬); ಆಟಿದ ಕಳಕ್ಕೆ ತಂದ ಹುಲಿಯಂತಾದ ರಾಮಕೃಷ್ಣ (ತ್ಯಾಗಮ: ೩೦). 
೪. ಸಸಿ ನೆಡುವ ಮಡಿ: ಗದ್ದೆಗೆ ತೋಡಿನ ನೀರು ಕುಡಿಸಿ ಅಗೆಸಿ ಕಳ 
ಮಾಡಿಸಿದರು: ಆ ಕಳದಲ್ಲಿ ಈ ತೆಂಗಿನ ಬೀಜಗಳನ್ನೂ ಅರ್ಧಮರ್ಧ 
ಹುಗಿಸಿದರು (ಬಾಳಿಗಿ. ೧೦೫). ಕಣಿ: ೧. ನಾನಾವಿಧಧಾನ್ಮಂಗಳಂ 
ಪದನಜ್‌ದುಡುಗುವ ಕಣಂಮಾಡುವೊಕ್ಕು ವಡುಕುವ (ಆದಿಪು. ೬-೭೭ ವ); 
ಚೆಳೆದ ಕೆಯ್ಯಂ ಕಂಡು ಕಣನಂ ಮಾಡುವಂತೆ (ಧರ್ಮಾಮೃ. ೧೪-೧೬೦); 
ಕಂತೆಯಂ ಕಟ್ಟ ಬಣಭೆಯನ್ನೊಟ್ಟ ಕಣನ ಮಾಡಿ ಮೇಟಯನ್ನೆಟ್ಟ 
(ವಚಶಾ. 11, ೭೬); ಇಂತೀ ಚತುಸ್ಸೀಮೆಯ ಒಳಗೆ ಉಳ್ಳಂಥಾ... 
ಮನೆ ಬಾವಿ ಕೆಲ್‌ ಕಣ ಮಕ್ಕಿ (ಸೌ ಇ ಇ. 32-1, ೪೧೭-೧೦; 1377); 
ಎರಡು ಕಣಾ ಕಾಯ್ದು ದಾಸಯ್ಯ ಕೆಟ್ಟಿ (ಹುಟ್ಟಹ. ೬೪). ೨. ಕಾಲಭೈರ 
ವನ ಕಣನೋ ಮೇಣುಮಾಪ (ಪಾಕಾಂ. ಕದನದ ಕಳನೊ ಭೂಸ]ತಿಯ 
ಭಾಳಾಕ್ಸವೊ (ಹ ಚಕಾ. ೧-೩೬); ಕಣ[ಪಾಕಾಂ. ಳ]ನಲ್ಲಿ ಬಿನ್ನಣದ 
ಬೀರರಿಳಾಪತಿ ಮೆಚ್ಚಿ ಕಾದುವರ್‌ (ಪುಸ್ಪಘು. ೨-೬೦); ರಿಪುಗಳ ಕಡಿದು 
ಹರಹುತ ಬೀದಿವರಿದನು ಕಣನ ಮಧ್ಯದಲಿ (ಕುವ್ಯಾ ದ್ರೊ €. ೬-೩೬) ; 
ಕೆಲವು ವಿವಾದಗ್ರಸ್ತ ಪ್ರದೇಶಗಳಿಂದಾಗಿ, ಎರಡು ರಾಷ್ಟ್ರಗಳೂ ಕಣ 
ಕಿ ಳಿಯಬೇಕಾಯಿತು (ದಾನಚಿಂ. ೧೩೭). ಕಣವು: ೨. ಆ ಸಮರ್ಥರು 
ಕಣವಿನೋಳ್‌ ವೈರಿಬಲಮಂ ವಿಲಾಸದೋಳ್‌ ಸವರಿ (ತುರಂಗ. ೭೫-೯). 
[ದೇ. | ತಮಿ. ಮಲ. ಕಳ; ತುಳು. ಕಳ, ಕಲ; ಕೊಡ. ಕಳ; 
ತೆಲು. ಕಳ್ಳ ; ಕೋಲಾ. ಕಲವನೆ; ನಾಯ್ಕಿ. ಕಳವೆ; ಪರ್ಜಿ. ಕಲಿ; 
ಕುರುಖ್‌. ಖಲೀ. / ಸಂ. ಖಲ] 
ಕಳ್ಳ (ನಾ). ಕೆಡುಕ; ದುಷ್ಪ; ನೀಚ: ಸೀತೆಯ ಕದ್ದ ಕಳ್ಳನ ಕೆ[ಪಾಕಾಂ. 
ಖ]ಳನ ಸೆಜ್ಜೆಯ ಸದನಕೈತಂದ (ತೊರರಾ. ೫-೨-೩೬); ಕಳರಮೊಗಮಂ 
ಳಾಣದೆ ಜಗಮನಿತುಮಿರ್ಕೆ (ಚಕಎ. ೧೧೯೭). [.ಸಂ. ಖಲ] 
104 


ಕಳ 


ಕಳ್ಳ (ನಾ). ಕಳಶ (?): ರನ್ನದ 'ಹಲವು ಕಳಗಳು ಆಳ್ವೇರಿ ದಿನ್ನಣ | 
ಹಲವು: ಜಂತ್ರಗಳೂ (ದ್ವಾದಶಾ. ೪೧-೯೫೬). [?) | 

ಕಳೆ (ನಾ). ಮೂಗ; ಮೂಕ. "ಕಳಮೂಕ' ಪರಾ. 

[೮ ಸಂ. ಕಡ] | 

ಕಳ, "ಕಲ್ಕ'-ನೋ. 

ಕಳೆಂಕ "ಕಲಂಕ' ನೋ. 

ಕಳಂಕಿತ "ಕಲಂಕಿತ' ನೋ. 

ಕಳೆಂಕಿನಿ "ಕಲಂಕಿನಿ' ನೋ. 

ಕಳಂಕು "ಕಲಂಕ್ಕು' ನೋ. 

ಕಳಂಜ (ನಾ). ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ; 'ಬಿದಿರಿನ' ಗೂಡೆ: | 
*ಕಳಂಜಿಯೆನೆ ಗಳಗೆ” (ಮಂಗರಾ. ೬೩-೨೧). "ಕಣಂಜ?' ಪರಾ. 

[ಆ ಕಣಂಜ) 

ಕಳಂಜಿ (ನಾ), ಒಂದು ಬಗೆಯ ಸ ಸಸ್ಯ: ಸಣಬು (sunhemp), ಕಳಂಜ 
ಡೆಂಚಾ ಮೊದಲಾದ ಗಿಡಗಳನ್ನು ಬೆಳೆಯಿಸಿ ಅವುಗಳನ್ನು ನೆಲದೊಳಕ್ಕೆ 
ಉತ್ತು ಬಿಟ್ಟರೂ ಆಯಿತು (outs 1, ೨೯೧). [2] 

ಕಳೆಂಜು (ನಾ). .ಹೆವಳೆ, ಮುತ್ತು ಹಾಗೂ ಸುಗಂಧದ್ರವ್ಯಗಳನ್ನು 
ತೂಗುವಾಗ ಬಳಸುವ ಒಂದು ಚಿಕ್ಕು ತೂಕದ ಪ್ರಮಾಣ: 
ಕಸ್ತೂರಿ ಕಳಂಜು ೫೧ ಐ ಕುಂಕುಮ `ಕಳಂಜು ೩೦ (ಸೌಇಇ. 22-11, 
೫೪೭-೩; 1592). "ಕಣಂಜು'-ಪರಾ. 

[ದೇ. | ತಮಿ.:ಮಲ: ಕಟಣ್ಣ. / ಸಂ. ಕಲಂಜ] 

ಕಳೆಂತಿ. (ನಾ). ಕವಡೆ ಜೂಜಿನಲ್ಲಿ ಒಂದು ವರಸೆ (?) : ಸಂದಿ 
ಕಳಂತಿ ಗಜಾಗರೆನೆಂದಚ್ಚಂ ಕೊಂಡು ಕವಡೆಯಂ ತೊಗಿಯಿನಿತ್ತೆ ೦ದುಟಕಿ 
ಕೈಚಳಕಂ ಮಿಗೆ ಚೆಂದೆಮೆನಲ್‌ ಲಗ್ಗೆಡೋಆಲಾಡುತ್ತಿರ್ದರ್‌ (ದಶಕು. 
ಆ-೮ರ). [?) 

ಕಳಂತೂರು (ನಾ). ಒಂದು ಊರಿನ ಹೆಸರು: ಕಟಿನಪ್ರಶ್ಕೆ ಲಮಡ 
ಅಕ್ನೀನಮ್ಮಾ ಕಳನ್ತೂರನಂ ಬಾಲೇ ಪೆರ್ಗ್ಗೊರೆನಂ ಸಮಾಧಿ ನೆಜಕೆದೊನ್‌' 
(ಎಕ. 21, ೨೨-೩; ಸು. 700). 

[? + ಊರ್ಕು (£ ಊರ್‌)] 

ಕಳಂಬ "ಕಲಂಬ' ನೋ. 

ಕಳಂಬರ್‌ (ಕ್ರಿ). ಯುದ್ಧರಂಗಳ್ಕೆ ಬರು; ಕಾಳೆಗಕ್ಕೆ ಬರು: 
ಮಂಣ್ಣಳಿಕಂ : ಕುಂದಮಂಗೆ ಕುಪ್ಪಗಡ್ಡೆಯ ಬಯಲಂ ಕಳಂಬಂದು 
(ಎಕ. ೪41 ಸೊರಬ. ೧೮೪-೭; 10337). [ಕಳ್ಳ + ಬರ್ಕ್‌) 

ಕಳಂಜಾಸನ "ಕಲಂಬಾಸನ' ನೋ. 

'ಕಳಂಬುಗು (ಕ್ರಿ). ರಣರಂಗವನ್ನು ಹೊಗು; ಕಾಳಗಕ್ಕೆ ಕೊಡಗು: 


ತನ್ನನಲೆವಂಕಕಾಅನೊಳ್‌ ಪೊಣರ್ಡು ಕಳಂಬುಗುವಂತೆ (ಜೀವಸಂ. |: 


೫೦-೨೦ ವ). [ಕಳ್ಳ ೬ ಪುಗು (ಆ ಫೊಗು)] 

ಕಳಂಚಿತ್ತಿಗಟ್ಟು (ನಾ). ಒಂದು ಕಟ್ಟೆಯ ಹೆಸರು (?): ಉತ್ತರ 
ಪೂರ್ವ್ವಸ್ಕಾನ್ಹಿಶಿ ಕಳೆಮ್ಬೆತ್ತಿಗಟ್ಟು (ಎಕ. ೪, ನಾಗಮಂ. ಆ೫--೬೫ ; 776). 

[7] 

ಕಳೆಂಬೇಲ್‌್‌, ಕಳವೇಟ್‌ (ಕ್ರಿ). ಯುದ್ಧಭೂಮಿಯನ್ನು ಗೊತ್ತು 
ಪಡಿಸು: ಕಾಳಗದ ಸ್ಥ ಳವ ನ್ನು ಹೇಳು: ದ್ವಂದ್ವಯುದ್ಧಮಂ 
ಪೊಣರ್ಚಿ ಕುರುಕ್ಷೇತ್ರಮಂ ಕಳಂಬೇಲ್ದು ಕಾದಿ ಸತ್ತೊಡೆ (ಪಂಪಭಾ. 
೭-೧೩ವ). ಕಳೆವೇಟಕ್‌; ಕುರುಕ್ಷೇತ್ರಮಂ ಕಳನೇಟ್ಮಟ್ಟದೆಂ (ಪಂಪಭಾ. 
೯-೯೦). ಕೆಳವೇಟಕ್ಲಿ ಕುರುಭೂಮಿಯಂ ಕಳಕವರ್‌ ವಂದಿರ್ದರ್‌ 
(ಪಂಪಭಾ, ೧೦-೫). [ಕಳ್ಳ ಪೇಟ್‌] 


ಕಳಕಂಠ "ಕಲಕಂಠ' ನೋ. 


೧೬೪೪ 


ಳಳಗ್ಮ 


-ಕಳಕಂಠಿ (ನಾ). ಇಂಪಾದ ಧ್ವನಿಯುಳ್ಳದ್ದು]; ಹೆಣ್ಣು ಕೋಗಿಲೆ: 


ತೆಂಬೆರ ಲರಲೇೇವುವೆ೦ಂಬ ಕಳಕಂಠಿಯ ಬಗ್ಗೆಣೆಯೇವುವೆಂಬ... 
ಬದ್ದರನಣಕಿಯಟ್ಟ (ಅಜಿಪು. ೬-೨೬). [ಆ ಸಂ. ಕಲಕಂಠೀ) 


'ಕಳಕಳ್ಳೆ "ಕಲಕಲ? `ನೋ. 
8 ಕಳಕಳ "ಖಳಖಳ್ಳ? ನೋ. 


ಕಳೆಕಳಕಾಣ (ನಾ). ಕೋಲಾಹಲ ಮಾಡುವವನು: 

ಕಾಜರಸುಗಳ ಕಾಣಜಕಿದರು (ಕುವ್ಯಾದ್ರೋ. ೧-೫೨). 
[ಕಳಕಳ್ಳ (ಇ ಕಲಕಲ) + -ಕಾಜ)] 
ಕಳೆಕಳತೆ (ನಾ). - ಕಲಕಲ. "ಕಳಕಳತೆವೆಟು? ಪರಾ. 
[€ ಸಂ. ಕಲಕಲತಾ) 

ಕಳಕಳತೆನೆಜು (ಕ್ರಿ). ಕೋಲಾಹಲದಿಂದ ತುಂಬು; ಗಜಬಜೆ 
ಯಾಗು : ವೇದೆಶಾಸ್ತ್ರಾಗಮಪುರಾಣವನೋದುವ ಧ್ವನಿಯಿಂದೆ ... 
ನಿಗಡ ನಿರೋಧ ಮದಗಜತತಿಯ ಬೃಂಹಿತನಾದದಲಿ ಕಳಕಳತೆನೆತ್ತಿಹು 
ದಾಗಳಾಪುರವು (ಪ್ರಭುಲೀ. ೩-೫). [ಕಳಕಳತೆ + ಪೇನ್ಮ] 


ಕಳಕಳ 


ಕಳಕಳಾಪ (ನಾ).. (ಅರುವತ್ನಾಲ್ಕು) ಕಲೆಗಳ ಸಮೂಹ (7): 


ಸಂಸಾರೆ ಶರೀರಭೋಗ ನಿಸ್ಟಾರತೆಯನಜತುಂ ಕಳೆಕಳಾಸದೊಳ್‌ ನೆರೆದು 
ಜವ್ವನಂ ನೆಆ್‌ಯೆ ನೆಜಕಿಯೆ ( ಶಾಂಕಿಪು. ೪-೮೭ ವ). 
[೮. ಸಂ. ಕಲಾಕಲಾಪ] 

ಕಳಕಳಿ (ನಾ). ಆಸ್ಥೆ; ಆಸಕ್ತಿ : ಎರಡನೆಯವರ ಸುಖಪುಃಖದ ಸಲು 
ವಾಗಿ ನಿನಗೆ ಮೊದಲು ಇಷ್ಟೆಲ್ಲ ಕಳಕಳಿಯಿತ್ತೀ ( ಉದವೈ. ೭೮) ; 
ಹುಡುಗಿಯ ಶಿಕ್ಷಣದ ಬಗ್ಗೆ ಎಂತಹ ಕಳಕಳಿಯ ಮಾತನ್ನು ಬರೆದಿದ್ದಾನೆ 
(ಮೂರುದಾ. ೨೩೮) ; ಈ ಶತಕಗಳಲ್ಲಿ ಮಾಯಿದೇವನ ವಿದ್ವತ್ತೆ ಮತ್ತು 
ಕಳಕಳಿಗಳು ಮೆಚ್ಚುವಂತಿವೆ (ಕಸಾಚ, ೩೪೨). [?./ ಮರಾ. ಕಳಕಳ] 

ಕಳಕಳಿಕೆ (ನಾ). ೧. ಗಜಬಜಿ; ಸದ್ದು, ಕೋಲಾಹಲ: ಸಭಾ 
ಮಂಡಲಿಯ ಸೌಹೃದ ವಾಗ್ವಿವಾದದ ಕಳಕಳಿಕೆ ದಿಗುತಟವ ಗಬ್ಬರಿಸಿ 
ದುದು ಗಾಢದೆಲಿ (ಕುವ್ಯಾಭೀ. ೧-೪೨); ಉಲಿವ ಮಂಗಳಪಾಠಕರ 
ಕಳಕಳಿಕೆ ಮಿಗೆ (ನಳಚ. ೯-೨೦) ; ಕಾಹುರದಲಾ ಕಳಕಳಿಕೆ ಕೇಳಿಸಿತರಿ 
ಭಯಂಕರಭಟನ (ತೂರರಾ. ೪-೩-೨). ೨. ದುಃಖ; ಚಿಂತೆ; ವ್ಯಸನ; 
ಕಳವಳ: ಮೋಹದ ಬೆಳವಿಗೆಯ ಗವಸಣಿಸಿದನು ಕಳಕಳಿಕೆ ಹಿಂಗಿದುದು 
(ಕುವ್ಯಾದ್ರೋ. ೮-೩೩); ತನ್ನ ನುಡಿ ತಪ್ಪುವುದೇ ಎಂದು ಕಳಕಳಿಕೆ 
ಹುಟ್ಟಿ ಚ (ಬಿದುರೆ. ೧೩). [ಕಳಕಳ (ಐ ಕಲಕಲ) + -ಇಳೆ]' 

ಕಳಕೆಳಿಸ್ಸು "ಕಲಕಲಿಸು' ಹೋ. 

ಕಳಕಳಿಸ್ಕು "ಕಲಕಟೀಸು' ನೋ. 

ಕಳಕುಳ “ಕಟಕುಟ?'- ನೋ. 

ಕಳಕೆ (ನಾ). ಕಳೆದುದು; ನಷ್ಟ: ಕಳೆಕೆಯೇನಲ್ಲಿ ಮಿಕ್ಕುಳಿತವೇನ 
ವಜಕಿಂದೆ (ಮನೋವಿ. ೩-೩೧). [ಆಕಳ್ಳೆ- -ಕೆ] 

ಕಳಗ, ಕಳಿಗೆ (ನಾ). (ಉಕ) ೧. ಎತ್ತಿನ ಬಂಡಿಯ ಚೌಕಟ್ಟಿಗೆ 
ಎರಡೂ ಮಗ್ಗುಲಲ್ಲಿ ಸಾಲಾಗಿ ನಿಲ್ಲಿಸಿದ ಕಡ್ಡಿ, ಕೋಲು; 
ಗುಜ್ಜುಗೋಲು: ಕಳಗಗಳಂತೂ ಸಾಮಾನ್ಯವಾಗಿ ಯಾವ ಚಕ್ಕಡಿಗೂ 
ಇದ್ದಂತೆ ತೋರಲಿಲ್ಲ (ಬೆಳಭಾ. ೧೭೭). ಕಳಿಗೆ: ೧. ತತ್ರಾಣಿಯನ್ನು 
ಗಾಡಿಯ ಕಳಿಗೆಗೆ ಕಟ್ಟಿದನು (ಬಾಬಲ. ೬೫). ೨, (?) : ಕೋಗದೊಡನೆ 
ಗುದ್ದಾಡಿ ಮೈಯು ಸಡಿಲಾಯ್ತು ಬಿಚ್ಚಿ ಕಳಿಗೆ (ಮಸಾಹಿ. ೨೫). [?] 

ಕಳಗ (ನಾ). [ಸಂಗೀತ] ವಾದ್ಯಗಳನ್ನು ನುಡಿಸುವುದರಲ್ಲಿ ಒಂದು 
ಗತ್ತು, ಪ್ರಕಾರ: ಪಲತೆಜದ ತಾಳಗಳ ಜತಿಗಳನಳವಡಿಸಿ ತುಡು 
ಕಳಗ ಕತ್ತರೆಗಳನು ಮೂದೆಅನಾದ ಲಯದಲಿ ಕುಡುಪಡರೆ ನುಡಿಸೆ 
(ಸಾಳ್ಸಭಾ. ೮-೫೬). (?) 


ಳಳಗೃ 
ಕಳೆಗೈ (ನಾ). ಮಾಲೆಗಾರ (?): 


ಗೆಲ್ಲಿಯ (ಸೌಣಎ. ೧೯೨೯, ಉಡುಪಿ, ೪೯೮-೧೩ ; 1330). 
ಕಳೆಗ (ನಾ). ಎಚ್ಚರದಪ್ಪುವಿಕೆ; ಬವಳಿ; ಮೂರ್ಛೆ: ಹೊರೆಸಿನ 
ಮೇಲೆ ಹತವಾದ ಕಳಗ (ಸಾಠಾಂ. ಕೊಳಗ, ಕರುಳು, ಕಾಳಗ] ಹತ್ತಿದೆ 
ಪಶುವಿನ ಉತ್ಕ್ಯಾಂತಿ (ಚನ್ನವ. ಕ. ೨೩೪-೫೦೯). [?] 
ಕಳೆಗಾಡು (ನಾ). ಕಣದ ಬಯಲು (?) : ಹಿಪ್ಪೆಯಾದ ತಂಬುಲದಂತೆ 
ಧಾನ್ಮಂ ಪೋದ ಕಳಗಾಡಿನಂತೆ... ಕಡೆಯೊಳ್‌ ನಿಪ್ಪಲಮಪ್ಪ ರಾಜ್ಯ 
ಮುಮಂ (ಧರ್ಮಾಮೃ. ೯-೨೩ ಅಡಿಟ). [ಕಳ್ಳ + ಕಾಡು) 
ಕಳಗಿ (ನಾ). ಆಡು: ಆಡು, ಮೇಕೆ, ಕಳಗಿ (ಕಂನುಹು. ೭೮). [?) 
ಕಳಗೂಳ್‌ (ನಾ). (ರಾಶಿಯಿಂದ ತೆಗೆದುಕೊಂಡ) ಒಂದು ಹಿಡಿ 
ಅನ್ನ (9). [ಕಳ? + ಕೂಳ್‌(< ಕೂಟ್‌)) 
ಕಳಚಿ (ನಾ). ಒಂದು ಬಗೆಯ ಧಾನ್ಯ: ಯಾ ಬಾಳಿಗೆ ತೆಳು ಕಳಚಿ 
ಗೇಣಿ ಅನಾಮು ೧೭ (ಸೌ. IX-i, ೫೪೦-೫೪ ; 1531) ; ಆಕ್ಸಿ 
ಮು ೨॥೦ ಕಳಚಿ ಮು ೮ (ಸೌಇಇ. 1೭-11, ೬೨೦-೫೭; [2] 
ಕಳಚು "ಕಬಲ್ಪು ನೋ. 
ಕಳೆತಿಸು (ಕಿ). ಕಳವಳಪಡು : ಅಚಲಿ ಬಚಲುತ್ತ ಕಳತಿಸುತಿಹುದೀನುನಂ 
ತಿಳಿಯಲಜ ಯದು ನಿಜಸ್ಮಲವನೀದುರ್ಮನಂ(ದೀಕ್ಪಾಬೋ. ೧೨೯-೯).[?1 
ಕಳತೆ (ನಾ). ಕಳಂಕ; ಕಳೆ; ಕಳಪೆ (?). "ಕಳತೆಗೆಯಿ?, "ಕಳತೆ 
ಯಾಗು? ಪರಾ. [?] 
ಕಳತೆಗೆಯಿ (ಕ್ರಿ). ಕಳಪೆಯಾಗಿ ಕಾಣು; ತುಚ್ಛವಾಗೆಣಿಸು (?): 
ಅವರೇನು ಪುಣ್ಕರೊ ವಿಶ್ರಸುತೆಯೆಂದು ಕಳತೆಗೆಯಿದನು ಎನ್ನ (ಉತ್ತರಾ. 
೩೦-೪೭). [ಕಳತೆ- ಗೆಯ್‌ (ಲ ಕೆಯ್‌,)] 
ಕಳತೆಯಾಗು (ಕ್ರಿ). ಕಳಂಕವಾಗು ; ಕಳಸೆಯಾಗು; ಹೀನವಾಗು 
(7): ನಾ ನಿನ್ನಲಿ ಜನಿಸಿದೆದಟಿಂದಲಿ ಭವಕೆ ಕಳತೆಯಾದೆನೆನುತ್ತ 
ಸುಯಿದನು ಹಿರಿದು ಶೋಕದಲಿ (ಉತ್ತರಾ. ೩೦-೪೭). 
ಕಳತೆಆ (ನಾ). ಕಣದ ಮೇಲಿನ ತೆರಿಗೆ: ಹತ್ತೊಕ್ಕಲ ಕಳತೆಜಕಿ 
1148). [ಕಳ್ಳ + ತೆಜಕ್ಕಿ) 


ಮಾಡಿದ ಕಳಗದವರು ಉಂಣಿ 
(7) 


1546). 


(ಮೈಆರಿ. ೧೯೩೭, ೨೮-೫೯; 
ಕಳತ್ರ "ಕಲತ್ರ' ನೋ. 
ಕಳಧೌತ "ಕಲಧೌತ' ನೋ. 
ಕಳನಿ "ಕಟನಿ? ನೋ. 
ಕಳೆನೇಜು, ಕಳವೇಲು (ನಾ). ರಣರಂಗಕ್ಕೆ ಹೋಗು; ಯುದ್ಧಕ್ಕೆ 

ತೊಡಗು: ಕಾಮಂ ಕಳನೇಜುವಂತೆ pA (ಹ 
'ಕಳನೇಜಕಿದಂಕನಂತೆ  ಸೂಲಮೇಆದೆ ಕಳ್ಳನಂತೆ 

(ಧರ್ಮಾಮೃ. ೧೪-೧೦೪) ; ಕಳನೇಜ ಕೈ ಮಜಕಿರಂತಾಯಿತ್ತೆನ್ನ ಭಕ್ಷಿ 

(ಬಸವ, ೨೯೭); ರಣದೆಲಿ ನರನೊಡನೆ ಕಳನೇಜಕಿದಾತನ ಸತಿ ಸುವಾ 

ಸಿನಿಯೆ (ಕುವ್ಯಾಕ. ೨೦-೩೯). ಕಳೆವೇಯಿ: ಕಳನೇಜಕಿ ಕೈಮಜಕಿ 

ದಂಶಹುದು (ಕಂನವಿ. ೧೧-೭೯). [ಕಳ್ಳ ಎಜು (೭ ಏಜ್‌,)] 
ಕಳಪಿಳಿ, ಕಳನಿಳೆ (ನಾ). ಅಸ್ತವ್ಯಸ್ತತೆ; ಚೆಲ್ಲಾಪಿಲ್ಲಿ: ಹೊಡೆದು 
ರಥಗಳ ಪಿಡಿದು ಅಂಬರಕಿಡಲು ಕಳಪಿಳಿಯಾಗಿ ಕೀಲ್ಗಳು ಸಡಿಲಿ (ಶರಲೀ. 

೫7೬೦-೩೧). ಕಳೆಪಿಳೆ: ಸಂಸಾರವೇ ಕಳಸಿಳೆಯಾಯಿತು (ಮುಸುಗ. 

೧೦೩). [?] 
ಕಳಸಿಳೆ "ಕಳಸಿಳಿ ' ನೋ. 
ಕಳಪು (ನಾ). (ಕರಾ) ತಪ್ಪಿಸಿಕೊಳ್ಳುವುದು; ಚಕ್ಕರು : ಶನಿವಾರ 

ಸಂಜೆಯ ಶಾಲೆಗೆ ೪ಳಪು ಹಾಕುವ. ರಾತ್ರಿ ಮನೆಯನ್ನು ಸೇರಬಹುದು 

(ಮುಗಿಯು. ೧೪) ; 

(ಔದಾಉ. ೨೩೨). 


೩-೮೧ ವ); 


[1) 


[ಕಳತೆ 4 ಆಗು] |: 


೧೬೪೫ 


ಕಾ 


0 


15 


ಫಳರುತಿ 


ಕಳೆ, ಕಳವ್ಕೆ (ನಾ). ಕಡಮೆ ತರಗತಿಯದು ; ಕೀಳಾದದ್ದು ; 
ಕೆಟ್ಟದ್ದು; ತಿರಸ್ಫತವಾದುದು : ಕಳಪೆಯಾಗಿಹ ನೆಲನ ನಗುವ 
ಸ ಮಾಳ್ಪೆ (ನೀಗಟ್ಟು. ೧೭೪) ; ಅಭಿಮಾನಗಳು ಕಡಿಮೆಯಾಗಿ 
ಕಳಸೆ ನೃತ್ಯಗಳು ಹೆಚ್ಚಿದವು (ಕಲ್ಯಾಚ. ೩೧); ಅವರು ... ಇತರ 
ವಿದ್ವಾಂಸರಿಗೆ ಕಳಪೆಯಾದವರಲ್ಲ (ಗಾನಕ. ೫೭); ತಾನು ಬೆಳೆದ ಧಾನ್ಮ 
ದಲ್ಲಿ ಕಳಪೆಯಾಗಿ: ಹೋಗುವ ನುಚ್ಚನ್ನೂ ... ಕೋಳಿಗಳಿಗೆ ಹಾಕಿ 
(ವ್ಯವಮ. ೬೮). ಕಳೆವ: (8). "ಕಟೀಾಪ್ರು' ಪರಾ. [8] 

ಕಳೆಬಂಟಿ (ನಾ). ಎ ಕಳ್ಳಬಂಟ (?) : ಹೊಳೆವ ಕಠಾರಿ ಕೈಗತ್ತಿತೋ 
ಮರ ಬಿಲ್ಲು ಬಲುದಡಿ ಪಿಡಿ ಚಕ್ರದಲಿ ಕಳಬಂಟ ಕಂಠವಿಚ್ಛೇದ ವಿನೋದದ 
ತಳವಜರೂರ ಕಾದಿಹರು (ಮೋಹತ. ೧೮-೧೦೩) [ಕಳ್ಳ + ಬಂಟ] 

ಕಳಬಳೆ (ನಾ). ಕಲಕಲ್ಲ. "ಕಳಬಳಿಸು' ಪರಾ. [?] 

ಕಳಬಳಿಸು (ಕ್ರಿ). ಗಿಲಿಗಿಲಿ ಎನ್ನು; ಸದ್ದುಮಾಡು: ಲಳಿತಕಿಂಕಿಣಿ 

ನಾದ ಕಂಕಣಧ್ವನಿ ಕೈಯ ಬಳೆಗಳುಲುಹು ಕಳಬಳಿಸೆ ಗಳಗಳ ಗುಳಗುಳ 

ನಲಿವುತ ಹರಿವ ತಣ್ಟೊಳೆಯಂತೆ ಹರಿದರೇನೆಂಬೆ (ಭರಚ. ೧೩-೧೦೨). 

[ಕಳಬಳ + -ಇಸ್ಕು) 


"| ಕೆಳೆಭೆ "ಕಲಭ' ನೋ. 


39 


4 


ನಾನು 'ಕಳಪು ಹಾಕುತ್ತ ನೆ et ತಿಳಿದೆಯಾ | 


ಕಳೆಮ "ಕಲಮು' ನೋ. 

ಕಳೆಮಕ್ತೇತ್ರೆ (ನಾ). ಭತ್ತದ ಗಡ್ಡಿ; ಗದ್ದೆಯ ಬಯಲು: ಕಳನು 
ಕ್ಲೇತ್ರದುಪಾಂತನಂದನಡೊಳ್‌ ಹ ೨-೬); ಕಳಮಕ್ತೇತ್ರ ಸಮೂಹ 
ದೊಳ್‌ ಸುಟದು (ಪುಷ್ಪಪು. ೪-೯೫). [ಕಳಮ (ಇ ಕಲಮ) + ಕ್ಷೇತ್ರ) 

ಕಳೆಮಾಕ್ಷತ, ಕಳಮಾಕ್ತತೆ (ನಾ). ಮಂಗಳ ಕಾರ್ಯದಲ್ಲಿ ಬಳಸುವ 
ಅಕ್ಕಿಯ ಕಾಳು: ಪುಣ್ಮಶುಣ್ಯಾಂಗನಾಜನದೆ ತಳಿವ "ಸಜಳಧವೆಳ 
ಕಳಮಾಕ್ಷತಂಗಳಿಂ (ಪಂರಾಮಾ. ೫-೧೧೧ ವ); ಸುರಭಿ ಪರಿಮಳ ವಿರಳ 
ಕಳಮಾಕ್ಷತಂಗಳಿಂ (ಪಸ್ಪಫ. ೯-೫). ಕಳೆಮಾಕ್ಷತೆ : ಸುಧೆ ಸಿರಿಗಂಪು 
ಕುಂಕುಮರಸಂ ಕಳಮಾಕ್ಷತೆ ರಕ್ನದರ್ಪಣಂ ವಿಧುಮಣಿ ಪೂರ್ಣಕುಂಭ 
ಮೆಸೆದತ್ತು ನಿವಾಹಗೃಹಾಂತರಾಳದೊಳ್‌ (ರಾಜಶೇ. ೮-೧೧). 

[ಕಳಮ (ಎ ಕಲಮ) 4 ಅಕ್ಷತ] 

ಕಳಮಾಕ್ಷತೆ "ಕಳಮಾಕ್ಷತ' ನೋ. 

ಕಳೆಮೂಳ (ನಾ). ಮೂಗ ಮತ್ತು ಕಿವುಡ: *ಕಳಮೂಕನೆಂಬುವಂ 
ಮೂಗನುಂ ಕಿವುಡನುಂ * (ಹಲಾಯು. ೧೦೦-೪೫೫). [ಕಳ್ಳ * ಮೂಕ] 

ಳಳಮೆ "ಕಟವೆ' ನೋ. 

ಕಳಮೊಗೆ (ನಾ). ಹೆಂಡದ: ಮಡಕೆ," ಮೊಗೆ: ಯಿದಕೆ ಆರು 
ತಪ್ಪಿದವರಿಗೆ... ಕಳಮೊಗೆ ನಾಯಿಂದರೆ ಮಕ್ಕಳು (ಸೌಇಇ. Ix-i5, 
೬೨೨-೨೧; 1547) ; ಕಳಮೊಗೆ ಕಲ್ಪು (ಸೌಇಇ. 1-11, ೬೩೫೭-೨೧; 
1555). [ಆ ಕಳ್ಳ್‌ + ಮೊಗೆ) 

ಕಳರು, (ಕ್ರಿ). ಕದಡು; ಕಲಕು: ಗರುಗ್ಯ ಹುರುಳಿ, ನೀಲಿ ಈ 
ಮೂರನ್ನು ಜನಳಂಗೊಳ್ಳೆ ಕಳರಿ ಎಂಟು ಹಲ ನೀರಿಂದ ನೆನೆಯಲಿಡು 
ವುದು (ವಿವೈವಿ, ೨೧೮): [?] 


'ಹೆಳರ್ಕು (ನಾ). ಬೋಧನೆ: ಕಳರ ಪಾಡೋದುತಿದೆ ಕೆಂಗಣ್ಣ ಕಾಡಿನೊಳ್‌ 


ತಿಳಿದನರ್‌ ಪುರುಳೆ೦ಯೆ ಹುದುಕಮಂ ತೆರೆಯೆ ಗಿಳಿಯದರಪುರುಳ 
ನೊರೆಯುವುದಲ್ಲೆ (ಕಾಲೂರ. ೧೧೭-೨೪೪). 
[?.! ತಮಿ. ಕಲ್ಕು) 


'ಕೆಳರುತಿ (ನಾ). ಮಧುರವಾದ ಧ್ವನಿ: ಸಂಚನಮಸ್ಕಾರದ ಕಳರುತಿ 


ತಮಗಮರೆ (ಶಾಂತಿಪು. ೭-೮೧) ; ಹೇಮಂತದೊಳ್ಳೋಗಿಲೆ ಕಳರುತಿಯಿಂ 
(ಮಲ್ಲಿಪು. ೩-೮೬); ಕಳರುತಿ ಮತ್ತಕೋಕಿಲಮನೀಕ್ಬಣಮುತ್ಬಲಮಂ RN 
ಮಣಕಿಗೊಂಡು (ಪಂರಾಮಾ. ೯-೧೨೦). [ಕಳ್ಳ (- ಕಲ್ಕ) 4 ಕುತಿ] 


ಕಳರ್ಚು 


ಕಳರ್ಚು (ಕ್ರಿ). ಮಿಶ್ರವಾಗು; ಬೆರಸು (?): ಓರಂತೆ ತಾಳ ತೆಂಗಿನ 
ಸೀರೆಯ ಕಳ್ಗಳ್‌ ಕಳರ್ಚಿ ನಿತ್ಕಗ್ರಹಮಂ ಪಾರಯ್ಸೆ ಕುಣಿದರರೆಬರ್‌ 
ಭೋರೆನೆ ಕೆಯ್ತ? ಯೆ ರಂಜಿವಜಕಿಯೆನೆ ವನದೊಳ್‌' (ಪುಷ್ಪಪು. ೫-೯೮). 

[?. / ತೆಲು. ಕಲಚು] 

ಕಳಲ್‌ "ಕಟಲ್‌,]' ನೋ. 

ಕಳಲಿಕೆ (ನಾ). ಕವಳಿ; ಮೂರ್ಛೆ: ತಾತನಿಗೆ ಕಳಲಿಕೆ ಬಂದಿದೆ. ಬೇಗ 
ಒಂದು ಬೀಸಣಿಗೆ ತಾ (ವಂಶವೃ. ೪೪೬). 

[ಕಳಲ್‌ (೮ ಕಟಲ್‌,) + -ಇಕೆ] 

ಕಳಲಿಚು "ಕಟಲ್ಬು' ನೋ. 

ಕಳಲಿಸು "ಕಟಲಿಸು' ನೋ. 

ಕಳೆಲ್ಲು "ಕಟಲ್‌, ? ನೋ. 

ಕಳೆಲ್ಲು "ಕಬಲ್ಕ್‌' ನೋ. 

ಕಳಲ್ಕು "ಕಟಾಲೆ' ನೋ. 

ಕಳೆಲುಕಟ್ಟು "ಕಟಲೆಗಟ್ಟು' ನೋ. 

ಕಳೆಲೆ "ಕಟಾಲೆ? ನೋ. 

ಕಳೆಲೋದನ (ನಾ). ಮೊಸರನ್ನ: ಕೂಳಿನೊಳಗೊಂದಿನಿಸ ತೆಗೆದು 
ನೀರೊಂದು ಸೆರೆ ಮುಚ್ಚಿರೆಯ ಮೊಸರಿನೊಳಗಿಕ್ಕಿ ಕಾರಗೆಣಸುಳ್ಳಿ ಯಾಲಕ್ಕಿ 
ಯುಪ್ಪಿಕ್ಕಲದು ತಾ ಶುದ್ಧ ಕಳಲೋ (ಪಾಠಾಂ. ಕಳವೆಯಕ್ಕಿಯೆೇಲಿ ದನಂ 
(ಸೂಸಶಾ. ೩-೨೫). [ಕಳಲ್ಯು (£ ಕಟಲ್ಯ್‌) * ಓದನ] 

ಕಳಲ್ಲು "ಕಲಲ್ಬು' ನೋ. 

ಕಳವ "ಕಿಟವ' ನೋ. , 

ಕಳೆವಂಜಳ "ಕಳೆವಂಜಳ' ನೋ. 

ಕಳೆವಲ್‌, ಕಳವಲು (ನಾ). ಒಂದು ಬಗೆಯ ಮೂಲಿಕೆ: ಪು[ಭುಂ) 
ಳ್ಳುಂಬುಣಿಸೆಯ ಸುಬೀಜಮಂ ಮೇಣ್‌ ಮತ್ತಂತಭ್ಲದೆ ಕಳವಲ ಬಿತ್ತಂ 
[ಷಾಕಾಂ. ಕೆಶವಲಬತ್ತಂ] (ಖವೂದ. ೨-೮೬); ಮರಗಣುಳೆಯ 
ಬಳ್ಳಿಯ ಪೆರ್ಗುಜುಟಗೆಯಂ ಬ್ರಹ್ಮದಂಡೆಯಂ ಕಳವಲ್‌ ಚುಂಚು 
ರುಚಂ ಗಿಣಿಮೂಗಿಯ (ಖಮದ. ೧೬-೫೮). ಕಳೆವಲು : “ಷಾಣಾ- 
ಹತ್ತಿ, ಕಳವಲು ? (ಓಷಧಿ ೧೭೩). [11 

ಕಳೆನಲಿ, ಕಣಬಲಿ, ಕಳವಳ್ಳಿ (ನಾ). ಯುದ್ಧಭೂಮಿಗೆ ಕೊಡುವ 


೧೬೪೬ 


25 


ಬಲಿ; ರಣಬಲಿ: ಕೊಂದು ಕಳವಲಿಯಿತ್ತು [ಪಾಠಾಂ. ಕಳದಲಿ ಮತ್ತೆ]! 50 


(ಕುವ್ಯಾವಿ. ೧೦-೨೪) ; ತೊತ್ತಳದುಳಿದು ಕಳವಲಿ ಮಾಡಿದನು ನರಸಿಂಹ 
ನಿಮಿಷದಲಿ (ಪ್ರಹ್ಲಾಚ. ೧೪-೩೭). ಕಣಬಲಿ: ಕಠಾರಿಯಿಂ ತಿವಿಶಿವಿದು 
ಕಾಲ್ಬಲವನು ಕಣಬಲಿಯ ಮಾಡಿದರು (ತುರಂಗ. 
ಕಳವಳ್ಳಿ. "ಕಳವಳಿಗೆಯ್‌' ಪರಾ. 
[ಕಳ್ಳ + ಬಲ್ಕಿ) 

ಕಳವಲು "ಕಳವಲ್‌' ನೋ. 

ಕಳವಸಿಗ "ಕಳ್ಳಸಿಗ' ನೋ. 

ಕಳೆವಳ (ನಾ). ೧. ತಳಮಳ; ಕಸವಿಸಿ; ಚಿಂತೆ; ವ್ಯಾಕುಲತೆ; 
ಗಾಬರಿ: “ಆಕುಳಕಮುತ್ತಿಂಜನಂ ಕಳವಳಳೆ ಪೆಸರಕ್ಕು ” (ಮಂಗರಾ, 


೫೯-೧೯). 


೧೨೮-೧೧) ; ಒಡಲ ಕಳವಳಕ್ಕಾಗಿ ಅಡವಿಯ ಪೊಕೈೆನು (ಮಹಾದೇ. ಕ. |40 


೪೬-೧೧೯) ; ಕಾಯದ ಕಳವಳದಲ್ಲಿ ಕೊಡದೆ (ಮಡಿಮಾ. ೫೧); 
ಕಣ್ಟೇಟಿದ ಕಳವಳದಿಂ ಲಜ್ಜೆಯಂ ಬಿಟ್ಟು (ಮಹಾನೇ. ೪-೧೭) ; ಒಳಗೆ 
ಢಗೆ ನಗೆ ಹೊಲಿಗೆ ಕಳವಳವೊಳಗೆ ಹೊಣಗೆ ನವಾಯಿ (ಕುವ್ಯಾಶ. ೨-೧). 
೨. ಗೊಂದಲ" ಭ್ರಾಂತಿ. 


ಕಲವರ) 


ಕಳವಳಿಸು 


ಕೆಳವಳೆಂಬಡು(ಕ್ರಿ). ಚಿಂತೆಮಾಡು; ವ್ಯಾಕುಲವಾಗು; ತಳಮಳಿಸು: 
ನೋಟದೆ ಕೂರ್ತಳೆಂಬ ಭಾವಮನರಿದಿರ್ದೊಡಂ ಕಳವಳಂಬಡುಗುಂ 
ಮನಮಾಲಿಪನ್ನೆಗಂ (ಶಾಕುಂತ. ೩೫-೬೨). [ಕಳವಳ +೬ ಪಡು] 
ಕಳೆವಳೆಗೊಳ್‌ (ಕ್ರಿ). ವ್ಯಾಕುಲವಾಗು ; ಚಿಂತಿಸು; ತಳಮಳಿಸು : 
ಚಿತ್ತ ಕಳವಳಗೊಳುತಲಿದೆ ತಾನೇನು ಕಾರಣ (ಕೌಶಿರಾ. ೩೮-೨೯); ಅಳಿ 
ದುಳಿದ ಜನಪದದ ಜನ ಕಳವಳಗೊಳುತ [ಪಾಕಾಂ. ಕಳವಳಿಸಿ] ಕಂಗೆಟ್ಟಂಗ 
ಭೂಪನ ಬಳಿಗೆ ಬಂದು (ತೊರರಾ. ೧-೫-೧೬). (ಕಳವಳ + ಕೊಳ್‌] 
ಕಳೆವಳ್ಳಿ (ಕ್ರಿ). - ಕಳವಳಗೊಳ್‌: ತಳೆದಪಂ ತಪಮಂ ಭರತನೆಂದಳ 
ವಳಿದು ಕೆಳವಳಿದು ಮೂರ್ಚೆಯ ತಳೆದು (ಕುಮುರಾ, ೫-೩೧); 
ಕಾರ್ಗಾಲದ ಕಾದಂಬಿನೀನಿನದಮಂ ಕೇಳ್ದ ಕಳಹಂಸೆಯಂತೆ ಕಳವಳಿದು 
ಮಲ್ಮಲ ಮಹುಗುತ್ತುಮಿರಲ್‌ (ಬಾಧಪು. ೫-೬೧ ವ). [?) 
ಕಳವಳ್ಳಿ "ಕಳವಲಿ? ನೋ. 
ಕಳೆವಳಿಕೆ (ನಾ).ಎಕಳವಳ ೧: ನಿಜ ಸುತನಳಿದ ವಾರ್ತಾವಚನದುಪಟಳಕೆ 
*. ೬ ಕಳವಳಿಕೆ ಮೊಳೆತುದು. ಕಟಿಕದಲಿ ದುಮ್ಮಾನಮಯವನಾಯ್ದು 
(ಕುವ್ಯಾದ್ರೋ. ೭-೪); ಕರಣೇಂದ್ರಿಯದ ಬುದ್ಧಿಯ ಕಡುಹು ಕೈಗುಂದಿ 
ದುದು ಕಾಲೂಜಃದುದು ಕಳವಳಿಕೆ (ತೊರರಾ, ೫-೨-೭೭). 
[ಕಳವಳ + -ಇಕೆ] 
ಕಳವಳಿಗೈ (ನಾ). ಕಾಶರಪಡುವವನು; ತಳಮಳಿಸುವವನು; 
ವಿಷಯಲಂಪಟ: ಇಂತಪ್ಪ ದುರಾಚಾರರುಂ . .. ಕೋಪಿಗಳುಂ 
ಕಾಮಿಗಳುಂ ಕಳವಳಿಗರುಂ ಕಸ್ಟರುಂ ದುಷ್ಟರುಂ (ಧರ್ಮಪ. ೩-೪೯ ವ); 
ಖಳನ ಮನದಿಂಗಿತವನಾಗಳೆ ತಿಳಿದು ಕಾಮಿನಿ ಬೆದಜಕಿದಳು ಕಳವಳಿಗ 
ಸೋತನು ಕೆಟ್ಟಿನೆಂದಳು ತನ್ನ ಮನದೊಳಗೆ (ಕುವ್ಯಾವಿ. ೨-೧೭) ; 
ಕಾಮಾತುರದ ಕಳವಳಿಗನಾ ಮಾರೀಚಗೆಂದನು (ತೊರರಾ. ೩-೮-೧೨). 
[ಕಳವಳ + -ಇಗ) 
ಕಳವಳಿಗೈ (ನಾ). ಕಳ್ಳತನದಿಂದ ಜೀವಿಸುವವನು; ಕಳ್ಳ (೪). 
[ಕಳವು 4 -ವಳಿಗ] 
ಕಳವಳಿಗೆಯ್‌ (ಕ್ರಿ). ಬಲಿಹಾಕು ; “ಸೀಳು (?)” (ಹಡಕಾ. ಕೋಶ): 
ನಾಳಲ ಹೊಟ್‌ಗಳಂ ಕೊಚ್ಚಿದಂತೆಲ್ಲರೂಡಲ ಕಳವಳಿಗೆಯ್ದು ಬೀದಿವರಿ 
ಜೊಕ್ಕಲಿಕ್ಕಿತ್ತು ರಕ್ಕಸಮಿಗಂ (ಹಚಕಾ. ೬-೭) 
[ಕಳವಳ್ಳಿ (ಆ ಕಳವಲಿ) * ಗೆಯ್‌ (ಆ ಕೆಯ್ಮ್‌)) 
ಕಳವಳಿಸು (ಕ್ರಿ). ೧. ತಳಮಳಿಸು; ಆತಂಕಗೊಳ್ಳು; ಚಡಪಡಿಸು; 
ದಿಗ್ಸಾ )ಂತವಾಗು: "ಕಳವಳಿಸು- ಮನೋವೈಕಲ್ಯೇ* (ಶಮಧಾ.) ; 
ನಿಜಭೀತಿ ಮನಂಗೊಳೆ ಕಳವಳಿಸಿ (ಕವಿರಾ. ೨-೧೪೯) ; ಅಗಲ್ಕೈಗೆ 
ಕಾಯ್ವಳೊನಲ್ಲು ಚಿಂತಿಪಳ್‌ ಕಳವಳಿವಳ್‌ (ಕಾವ್ಯಸಾ. ೯೯೩ ಶೂದ್ರಕ) ; 
ಕೋಡಗದಂತುಮ್ಮಳಿಸಿ ಕಳವಳಿಸಿ ನೋವಿಂ ತಲೆಯಂ ತಿರಿಪುತ್ತುಂ 
(ಧರ್ಮಾಮೃ. ೧-೧೪೧) ; ಅಪಜಯವಧೂವಿಭ್ರಮ ಕಟಾಕ್ಷದ ಘಾಯದಲಿ 
ಕಳವಳಿಸದೆವರಾರು (ಕಾವ್ಯಾಕ. ೫-೧೫) ; ಆರಸನ ಮನಸ್ಸು ಕಳವಳಿಸಿತು 
(ವೀರಬಂ. ೧). ೨. ಸಂಭ್ರಮಗೊಳ್ಳು; ಆತುರಪಡು ; ಸಡಗರಿಸು: 
ಪರಿದು ಪತ್ತಲವ್ವಳಿಸಿ ಕಳವಳಿಸಿ ಕೊಂಕಿ (ಕಾದಂಪೂ. ೭೪೫); ತಳಿವ 
ನಿನ್ನಂಬಿನ ಮಳೆಗೆ ಮನ ನಲಿವ ಚಾತಕಿಯಜಕಿಯೆಲಾ ಕಳವಳಿಸದಿರು 
ಕೊಳ್ಳಾದಡೆನುತೆಚ್ಚನು ಧನಂಜಯನ (ಕುವ್ಯಾಕ. ೧೪-೧೯); ನಳನೃಪ 
ಬಂದನಿದೆಯೆಂದೆನುತ ಕಳವಳಿಸಿ ನಿಲುಕಿ ನೋಡುವಳೊಮ್ಮೆ (ನಳಡ. 
೩-೨). ೩. ಸಡಿಲವಾಗು;; ಶಿಥಿಲವಾಗು ; ಕುಸಿ: ಮನ ಮುಗು 
ವುದು ಕಳವಳಿಸುವುದು ಧೈರ್ಯ (ಕುವ್ಕಾದ್ರೋ. ೮-೯) ; ಮುನಿಪನುತ್ತರ 
ದಲಗು ಬೆನ್ನಲಿ ಮೂಡಿದುದು ಹೆಡತಲೆಗೆ ಸಾರ್ದುದು ಜಿಹ್ವೆ ಕಳವಳಿಸಿದವು 
ಕರಣಚಯ (ತೊರರಾ. ೧-೯-೨೮). (ಕಳವಳ + -ಇಸ್ಕು) 


ಕಳವಳಿಸುಹ 


ಕಳವಳಿಸುಹ (ನಾ). - ಕಳವಳ: “ಉತ್ಪಿಂಜನಂ, ಆಕುಳಿತಂ - ಈ ೨ 
ಕಳವಳಿಸುಹ ೫ (ಹಲಾಯಂ. ೧೨೧-೪೬). (ಕಳವಳಿಸು * -ಹೈ] 

ಕಳವಿ "ಕಳವೈ,' ನೋ. 

ಕಳವಿಂಕ "ಕಲವಿಂಕ' ನೋ. 

ಕೆಳನಿಗೆ, (ನಾ). ಒಂದು ಜಾತಿಯ ಹೆಣ್ಣು : ಯೆಲದ ಹಣ್ಣು ಕರಜಿಗೆ 
ಹಣ್ಣು ಕಳವಿಗೆಯ ಮೊದಲಾದುವ ಪಣ್ಣು . . . ತೊಜಕೆವುದುಂ ನಿಯಮ 
ಮೆಂಬುದು (ಶ್ರಾವಕಾ: ೧೩೨-೧೫); ಕಳ್ಳು ಪಲಸು... ಕರಡಿಗೆಯ 
ಕಳವಿಗೆಯ ಹಣ್ಣುಮಂ ತೊಜಕಿವುದು (ಪಸಾರ. ೮೨-೧೮). 

[ಆ ಕಳವೆ] 

ಕಳವಿಗೆ (ನಾ).೧. ಕಟುಕರೋಹಿಣಿ: “ಮತ್ಸ್ಯ್ಯಸಿತ್ತಾ, ಕೃಷ್ಣಭೀ(ದೀ), 
ವಕ್ರಾಂಗೀ, ಶಕುಲಾದಸೀ- ಈ ೪ ಕಳವಿಗೆ? (ನಾಚರಾ. ೧೦೯); 
ಕುಡಿಯಿಸುಗೆ ಶಿವೆ ಕಳವಿಗೆ ಬಾಳಂ ಕಕ್ಕೆ ಮುಸ್ತೆ ಪರ್ಪಟಿಕಂ ಮುಟ್ಟಿಗೆ 
ಯೆಂಬಿನಿನಿತುಮಂ ಪೈತ್ತಿಗಜ್ವರಂ ದಾಹಮುಂ... ಅಟೀಗಂ (ಲೋಕೋಪ. 
೯-೧೮); ಅಳಿಲೆಕಾಯಿ, ಕಳವಿಗೆಬೇರು,ತಿಗಡೆ... ಕಷಾಯವನಿಕ್ಸಿ ಕೊಡಲು 
ತ್ರಿದೋಷಜ್ವರಂ ಮಾಣ್ಣುಂ (ಸಕವೈ. ೧೧೧). "ಕಳದಿಗೆ' ಪರಾ. 
೨. ಸಾರಣೆ ಗಿಡ; ಮುಳ್ಳಗಸೆ: “ಜನನಿ ಕಳವಿ[ಪಾಠಾಂ. ಲ]ಗೆಯೆ 
ನಿಕ್ಕುಂೌ (ಮಂಗರಾ. ೪೦-೩೯). [7] 

ಕಳವು (ನಾ). ೧. ಕಳ್ಳತನ; ಅಸಹಾರ; ಚೌರ್ಯ; ಕದಿಯುವಿಕೆ: 
*ಕಳವೆ ಚೌರ್ಯಂ ಸ್ತೇಯಂ? (ವಸ್ತುಕೋ. ೬೫-೮೨) ; *ವಿಚ್ಛಿತ್ತಿ 
ಚೌರ್ಯಂ ಸ್ತೇಯಮೆನಲ್‌ ಕಳವಕ್ಕು * (ಮಂಗರಾ. ೬೭-೫); ಹಿಂಸೆ 
ಪುಸಿ ಕಳವು... ತೊಆಕಿವುದು (ಶಾಂತಿಪು.' ೬-೪೯); ಧರೆಯೊಳ್‌ 
ಕಳವುಂ ಕೊಲೆಯುಂ- ಪ್ರಸಿದ್ಧಪಾಪಂಗಳಾಗಿರ್ದುಂ (ಧ.ಮಾ ೯ ಮೃ. 
೧-೧೮೭) ; ಕದ್ದೆ ಕಳವ ಮಜಸಿಕೊಂಡು ನಾ ಸಜ್ಜನನೆಂಬಂತೆ 
(ಮೋಳಿಮಾ. ೨೩-೯೧) ; ಹಿಂದೆ ರಾವಣ ಕಳವಿನಲಿ ಕದ್ದೊಯ್ದ ನಡನಿಯ 
ಲೆಮ್ಮ ಭಾಮಿನಿಯ (ತೊರರಾ. ೪-೧-೧೨). ೨. ವಂಚನೆ; ಮೋಸ: 
ಕುಡುವುದು ಕೂರ್ಮೆಯಲ್ಲಿ ಕಳವಿಲ್ಲದೆ ಮನ್ನಿಪ ಸೂಳೆಗೆ (ಶಮದ. ಮ. ೬೫ 
ಪ್ರಯೋ) ; ಎಲವೊ ಕೌರವ ಹಿಂದೆ ವಂಚಿಸಿ ಕಳನಿನಲಿ ಜೂಜಾಡಿ 
ರಾಜ್ಯವ ಗೆಲಿದ ಗರ್ವವನುಗುಳು (ಕುವ್ಯಾದ್ರೋ. ೧೦-೪೯). ೩ (?): 
ಪರಿಚಾರಕನ ವೇಳೆ ಸಾಹಿತ್ಯನ ಉಪಮೆ ಸಂಗೀತದ ಸಂಚು ತಾಳಧಾರಿಯ 
ಕಳವು... ಇಂತೀ ನಾನಾಗುಣಂಗಳ ಲಕ್ಸ್ಯಾ ಲಕ್ಷಿತವಂ ತಿಳಿದು 
(ಸರ್ವವ. ೧೩೮-೬೮೩). 

[ಕಳ್‌ + -ವು. 1 ತಮಿ. ಮಲ. ತುಳು. ಕಳವು; ತೆಲು. ಕಲ್ಲ) 

ಕಳವುಗೆಯ್‌ (ಕ್ರಿ). ಕಳವುಮಾಡು; ಕದಿ: ಏನು ಹಜುವಿಲ್ಲದೆ 
ಕಳವಿ[ ವು)ಗೆಯಿದಾ ನಿಮಿತ್ತದಿ ಪೊಳಲರಸನಾ ಭಾನುದತ್ತನ ಪುತ್ರರನು 
. -. ಹೊಳಲಿಂ ಹೊಆವಡಿಸೆ (ಸಾಳ್ವಭಾ. ೧೦-೨೯). 

[ಕಳವು * ಗೆಯ (ಆ ಕೆಯ್ಮ್‌)] 

ಕಳವುವೋಗು (ಕ್ರಿ). ಕಳವಾಗು : ಕಳಪುವೋದ ಮನೆಯಂತೆ ಬ್ರಹ್ಮ 

ವ್ರತಕ್ಕೆ ಬೆರ್ಚಿ ತಲ್ಲಣಿಸದೆ (ಧರ್ಮಾಮೃ. ೧೪-೮೪). 
[ಕಳವು ೪ ಪೋಗ್ಕು) 

ಕಳವೂಟಿ "ಕಳುವೂಟ' ನೋ. 

ಕಳನ, ಕವಳ, ಕವಳೆ, ಕಳವಿ (ನಾ). ಕರಿಬಣ್ಣದ ಚಿಕ್ಕಚಿಕ್ಕ 
ಹಣ್ಣು ಬಿಡುವ ಮುಳ್ಳುಕಂ ಟಿ; ಕಮರಿಕೆಗಿಡ: ನೆಲ್ಲಿಯ 
ಕಾಯ್‌ ಕಳವೆಯ ಕಾಯರ್‌ ಬೇಜಕೆ ವೇಜಕಿ ಸವಿವಡೆದಿರವೆೇ 
(ನಳಚಂ. ೪೬೩); ನೇಅಕಿಳೆಹಣ್ಣು ಕಳವೆಯ ಹಣ್ಣು ಯಲಚಿಯ ಹಣ್ಣು 


೧೬೪೭ 


ಹ 
೦ 


ಕಳಸಗಿತ್ತಿ 


ಕವಳ್ಳೆ: ಜಾಲಿ ಜಾನೆಯು ಬೋರೆ... ಕವಳೆಯು ಕಾಡ ಕದಳಿ 
ಕಲುಮಾವು ಬೇವು (ನವಮೋ. ೮-೯); ಕಣ್ಣು ಕವಳೆಯ ಹಣ್ಣು 
ಗಿಣಿಮಾವಿನೊಲು ಮೂಗು (ಜೀವಲ. ೫). ಕಳೆವ : *ಅಮ್ಲಪುಷ್ಪಫಲಾ- 
ಕಳವಿ” (ಓಷಧಿ.೯) .[ದೇ. ತಮಿ. ಮಲ. ಕಳಾ; ತೆಲು. ಕಲಿವಿ, ಕಲಿವೆ] 

ಕಳವೆ "ಕಟವೆ? ನೋ. 

ಕಳವೆ "ಕಳಪೆ? ನೋ. 

ಕಳನೆಗೂಳು (ನಾ). ನೆಲ್ಲಕ್ಕಿಯ ಅನ್ನ: ಸುಳಿದವಾರತಿ ಕರ್ಪುರದ 
ಪ್ರಜ್ವಲಿಪ ಮಾಣಿಕದೀಪ್ತಿಗಳ ಪಸ್ರುಗಳನೆಗೂಳಿನ ಬಳುನೆಗಳಲುಪ್ಪು 
ಗಳ ಸೂಸಿಕೆಯ ಕಳಕಳದೊಳೊಪ್ಪಿದುದು (ತೊರರಾ. ೬-೫೫-೧೬). 

[ಕಳವೈ (ಆ ಕಬವೆ) 4 ಕೂಳ್ಳು (ಆ ಕೂಲಕ್‌)] 

ಕೆಳವೆಗೊಳ್ಳೆ (ನಾ). ಒಂದು ಪ್ರದೇಶದ ಹೆಸರು: ಗೋವರ್ದ್ಧನೇಶ್ವರ 
ದೇವರ ನಿವೇದೃಕ್ಕೆ ಕಳವೆಗೊಳ್ಳದಲ್ಲಿ ಗದ್ದೆ ಮತ್ತೆರೊನ್ನು 
(ಸೌಇಇ. XI-i, ೧೧೬-೫೨ ; 1075). [? + ಕೊಳ್ಳ] 

ಕಳವೆದೆನೆ (ನಾ). ಬತ್ತದ ತೆನೆ: ಅರೆವಣ್ಮಾದ ಕಳವೆದೆನೆಗರ್ಚುತ್ತರಗಿಳಿ 
ಪಾಜಲ್‌' (ಜಯಕಾ, ೧-೪೦). [ಕಳವೈ (ಆ ಕಟನೆ) ತೆನೆ] 


-! ಕಳೆವೇಯಖು "ಕಳನೇಟು' ನೋ. 


30 


95 


40 


(ಬಸ ಪು. ೧೮-೧೬). ಕವಳ್ಳೆ: ಎಲವಂ ಸಂಪಗೆ ಹೊನ್ನೆ ಚಿನ್ನೆ [45 


ಕವಳಂ ಕಾಗಾಚಮಾಚಂ ಪುಲಿಂಗಿಲೆರಂ (ರಾಜಶೇ. ೫-೫೬). 


ಕಳವೇಲ್‌ "ಕಳಂಬೇರ್ಟ್‌' ನೋ. 

ಕಳವೋಲೆ (ನಾ). ಸುಳ್ಳುಕಾಗದ; ಮೋಸದಿಂದ ಸೃಷ್ಟಿಸಿದ ಪತ್ರ: 
ಮುದಿಗೌಡನುವೊಂದು ಕಳವೋಲೆ ಬರೆಸಿಕೊಂಡು ತಾಉ ಗೆದೆನೆಂದು 
ಬಂದೆರು (ಎಕ. ೫11, ಶಿರಾ. ೮೪-೧೧; 1612). (ಕಳವು * ಓಲೆ] 

ಕಳಶ "ಕಲಶ? ನೋ. 

ಕಳಶಗಾಣಿಕೆ (ನಾ). ಕಳಶಪ್ರಾಯವಾದ ಕಾಣಿಕೆ; ಶ್ರೇಷ್ಠವಾದ 
ಕಾಣಿಕೆ : ತಿರುಕೊಳವಿನಾಚಿಯರು ಕೇಳಿ ತನ್ನ ಶಿರವ ಕತ್ತರಿಸಿಕೊಳಲು 
ಆಯಿದು ತಲೆಯನರೆಸ ಕಂಡು ಇದಕ್ಕೆ ಕಳಶ [ಪಾಠಾಂ. ಸ] ಗಾಣಿಕೆಗೆನ್ನ 
ಶಿರವೆಂದು ಕತ್ತರಿಸಿಕೊಂಬಾಗ (ಭೈರಸೂ. ೧೭೬-೫). 

[ಕಳಶ (ಎಕಲಶ) + ಕಾಣಿಕೆ (ಆ ಕಾಣ್ಮೆ)) 

ಕಳಶಜ "ಕಲಶಜ' ನೋ. 

ಕಳಶಪ್ರೋದ್ಭೂತ "ಕಲಶಪ್ರೋದ್ಭೂತ' ನೋ. 

ಕಳಶೋದ್ಭವ "ಕಲಶೋದ್ಭವ' ನೋ. 

ಕಳಸ, "ಕಲಸ? ನೋ. 

ಕಳೆಸ್ಮ (ನಾ). ೧. ಜೋಡಣೆ; ಹೊಂದಿಕೆ. ೨. [ಸಂಗೀತ] ಹಾಡು 
ಗಾರಿಕೆಯಲ್ಲಿ ಒಂದು ಬೆಡಗು (?) : ಗತಿ ಗಹಗಹಿಸಲ್‌ ಕಳೆಸೋನ್ನತಿ 
ಗಮಕಂ ವಹಣಿ ಕೊಂಕುಬಾಯ್‌ ನುಣ್ಬನುಜಾಯ್‌ .. 
ಪಾಡಿದೆಂಮುನಿ ಯಷಭಂ (ವೀರನ ೬-೯೦). [2] 

ಕಳಸಂಬೊಲು (ಕ್ರಿ). ಕಳಶವನ್ನು ಹೊರು, ಹಿಡಿ: ಸಂಗಮ 
ದೇವಂಗೆ ಧರಾವಧು ಭಕ್ತಿಯಿಂ ಕಳಸಂಬೊತ್ತಳೆನಿಸಿ. .. ಕಳಶಮ 
ನಮರ್ಚೆಯುಂ (ವೃಷವಿ. ೯-೨೧ವ). [ಕಳಸ (ಎ ಕಲಸ) * ಪೊಲು] 

ಕಳೆಸಗಾಣ್‌ (ಕ್ರಿ). ಕೊನೆಗಾಣು ; ಸಿದ್ಧಿಯನ್ನು ಪಡೆ; ಈಡೇರು : 
ಫಲಿಸಿತರಸಾ ನಿನ್ನ ಭಾಗ್ಯದ ಬೆಳಸು ನಿನ್ನೊಡವುಟ್ಟಿದನ ನುಡಿ ಕಳಸ 
ಗಂಡುದು (ಕುವ್ಯಾದ್ರೋ. ೧೫-೩). [ಕಳಸ್ಕ (ಎ ಕಲಸ) + ಕಾಣ್‌] 

ಕಳಸಗಿತ್ತಿ (ನಾ). ೧. ಕಳಶದಿಂದ ನೀರು ಹನಿಸುವವಳು : ಊಟದ 
ಉಪಚಾರಕೆ ಕಳಸಗಿತ್ತಿಯರು ನಿಂತಿಹರು (ಸಿದ್ಧಪು. ೧೮-೫). 
೨. (ಮದುವೆಯಲ್ಲಿ) ಕಲಶ ಹಿಡಿಯುವವಳು. ಔ ಸಾಮಾನ್ಯವಾಗಿ 
ಮದುವಣಿಗನ ಅಕ್ಕು ಅಥವಾ ತಂಗಿ: ಏಳ ಕಳಸಗಿತ್ತೀ... 
ನೀನೂ ಸುರಗೀ ಎರಕೋಬೇಕಲ್ಲ (ವೈನಿ.೯); ಕರೆಯದವರೆ ಮದುವೆಗೆ 
ಕಳಸಗಿತ್ತಿಯಾದಳಂತೆ (ಗಾದೆ). [ಕಳಸ (ಐ ಕಲಸ) + -ಗಿತ್ತಿ] 


* ಉಣ್ಣೆ 


ಕಳಸಜ ೧೬೪೮ 


ಕಳಸಜ (ನಾ). - ಕಲಶಜ : ಹರಗೆ ಮುಖಸಂಹರನಿಗಾದತ್ತೊ ರೆಸೊರಸು 
ನಿಟಲಕ್ಕೆ ಸೂರ್ಯಗೆ ಸುರಪತಿಗೆ ಕಳಸಜಗೆ ಮಸಗಿತ್ತಿರದೆ ಕೈಗಲಹ 
(ಮದೇಪು. ೨-೬೨). [ಆ ಸೆಂ. ಕಲಶಜ] 

ಕಳಸಪೂಜೆ (ನಾ). ಮಂಗಳಕಾರ್ಯ, ಧರ್ಮಕಾರ್ಯಗಳಲ್ಲಿ 
ಶುದ್ಧೋದಕ ತುಂಬಿದ ಕಳಸಕ್ಕೆ ಮಾಡುವ ಪೂಜೆ : ಕಳಸಪೂಜೆಗೆ 
ಗಂಗೆ ತರಬೇಕು (ರೂಢಿ). [ಕಳಸ್ಕ (ಎ ಕಲಸ) + ಪೂಜ್ಯೆ)) 

ಕಳೆಸಪ್ರಾಯ (ನಾ). ಉತ್ತಮವಾದುದು; ಶ್ರೇಷ್ಠವಾದದ್ದು: ಆ 
ಊರಿಗೆ ಅವನು ಕಳಸಪ್ರಾಯನಾದ ವ್ಯ ಕ್ಲಿ (ರೂಢಿ). [ಸಂ. ಕಲಸಪ್ರಾಯ) 

ಕಳಸಮಿಡು, ಕಳಸವಿಡು (ಕ್ರಿ). ೧. ಶಿಖರವನ್ನು ಇಡು; ಮುಡಿ 
ಯಿಡು : ರಾಮೇಸ್ವರನಂ ಭಕ್ತಿಯೊಳರ್ಚ್ಚ್ಮಸಿ ಪರಮೇಶನ ಬಲದೆ ಕಳಸ 
ಮಿಟ್ಟಂ (ಸೌಇಇ. ೫%, ೧೧೫-೪೩೭ ; 1146). ೨. (ಆಲಂ) ಶೋಭೆ 
ಯನ್ನುಂಟುಮಾಡು : ಭೂಮಿಗೆ ಕಾವ್ಕರತ್ನಮಿದೆ ಸಾರಮೆನಲ್‌ 
ನೆಗೆ್ತೀ ಫುರಾಣಚೂಡಾಮಣಿಗಲ್ತಿಯಿಂ ಕಳಸಮಿಟ್ಟು (ಶಾಂತಿಪು, 
೧-೫೧) ; ಜಸಂಬಡೆದಂ, ಕಳಸಮಿಟ್ಟಿಂ (ಭಾಷಾಭೂ. ೧೩೪ ಉದಾ)- 
ಕಳಸವಿಡು: ೧. ಹಸುರ ನಗಿಸುತ, ಗದ್ದೆ ಹೊಲಗಳಲಿ ಬಂಗಾರ 
ಕಳಸವಿಟ್ಟು (ನೆಲಮು. ೧೫). ೩. (ಆಲಂ) ನೆರವೇರಿಸು ; ಪೂರೈಸು : 
ಕಳ[ಪಾಠಾಂ. ಲಶ] ವಿಟ್ಟಿನು ಕೊಟ್ಟ ಭಾಷೆಗೆ ಎಲೆ ಸುಯೋಧನ (ಕುವ್ಯಾಸ. 
೧೪-೩೫). [ಕಳಸ (ಎ ಕಲಸ) * ಇಡು] 

ಕಳೆಸವಡಿಗ (ನಾ). ಕಲಶ ಹಿಡಿಯುವ ಸೇವಕ: ಕುಂಚವಡಿಗಂ, 
ಪುಲ್ಲವಡಿಗಂ. ಕಳಸವಡಿಗಂ [ನಾಕಾಂ. ಕಳ್ವಡಿಗಂ) (ಶಮದ. ೧೯೮ 
ಪ್ರಯೋ). [ಕಳಸ (ಎ ಕಲಸ) + -ವಡಿಗ] 

ಕಳಸನಿಡು "ಕಳಸಮಿಡು' ನೋ. 

ಕಳೆಸವೇರು (ಕ್ರಿ). ಕಳಶವಿಟ್ಟಿಂತಾಗು; ಮೇಲ್ಮೆಯುಂಟಾಗು: 
ಶ್ಶಾಮರಾಯನ ಅಭಿಪ್ರಾಯಕ್ಕೆ ಒಮ್ಮೆ ಕಳಸವೇರಿತು (ದೀಪಹ. 11, ೧೫). 

(ಕಳಸ, (ಎ ಕಲಸ) 4 ಏರು (ಆ. ಏಜ್‌)] 

ಕಳಸಿಗೆ (ನಾ). ಒಂದು ಬಗೆಯ ಸಸ್ಯ (?): *ಉತ್ತೆಂದುಕಿ (?)- 
ಕಳಸಿಗ, ಎಳ್ಳಗಸೆ? (ಓಷಧಿ. ೧೬). [?) 

ಕಳಸಿಗೆ (ನಾ). ೧. ಕಲಶ; ಕಳಸ; ಪಾತ್ರೆ: “ಕ[ಪಾಠಾಂ. ಕಾ)ಳಸಿಗೆ 
ಕೌಶಿಕೆ ಮಲ್ಲಿಗೆಯೆನಿಕ್ಳು * (ಮಂಗರಾ. ೬೨-೨೩) ; ನಿಲಲಾಣದೆ ಹಳಿಲನೆ 
ಘಳಿಗೆವಟ್ಟಲ ಮೇಲೆ ಬೀಳೆ ಕಳಸಿಗೆಯೊಡೆದು ಘಳಿಗೆವಟ್ಟಿಲು ಮುಜಾದು 
ತಂಡುಲಂ ಚಲ್ಲಿ (ನಂಬಿರ. ೬-೪೬) ; ಉಳಿದ ಹಿಂಡಿಯ ದೊಡ್ಡ ಕಳಸಿಗೆ 
ಯೊಳಗೆ ಹೊಯ್ದು (ಸೂಪಶಾ. ೮-೨೩) ; ಕಳೆಸಿಗೆಯ ಪಾಯಸದಿ ಬಲು 
ಸರ್ಹರೂಪದಿ ಧರ್ಮದೇವತೆ ವಿಷವನುಗುಳಿದುದು (ಯಾದವ. ೮-೩೩). 
೨. ಒಂದು ಅಳತೆ; ಹದಿನಾಲ್ಕು ಸೇರಿನ.ಒಂದು ಅಳತೆ : ಮುಡಿಗೆ 
ಒಂದು ಕಳಸಿಗೆ "ಪೊಲಿ' (ಬಡ್ಡಿ) (ಚಿಗುಬ. ೩೮); ಏನಿಲ್ಲವೆಂದರೂ ಒಂದು 
ಕಳಸಿಗೆಯಷ್ಟು ಗೋಡಂಬಿಯನ್ನು ತಂದು ಕೂಡಿಸಿಕೊಡುತ್ತಿತ್ತು (ಪರಾವ. 
೪೭); ಕಂಚಿನ ಮುಡಿಗೆ ನಾಲ್ಕು ಕಳಸಿಗೆಗಳು ಒಂದು ಕಳಸಿಗೆಗೆ ೧೪ ಸೇರು 
ಗಳು (ಪ್ರವಾಇ. 11, ೨೮೭ ಅಡಿಟ). [ಆ ಕಳಸೆ. / ತುಳು. ಕಳಸಿಗೆ] 

ಕಳಸುತ್ತು (ಕ್ರಿ). ಕಣವನ್ನು ಬಳಸು, ಸುತ್ತು : ಕಳವಂಸುತ್ತಿದಂ, 
ಕಳಸುತ್ತಿದಂ (ಶಮದ. ೧೭೭ ಪ್ರಯೋ). [ಕಳ್ಳ + ಸುತ್ತು] 

ಕಳಸೆ (ನಾ). ೧. - ಕಳಸಿಗೆ ೧: ಅಂಕೋಲೆ, ಔಡಲ... ಈ 
ಸೊಪ್ಪುಗಳನ್ನು ಸಮಾನಂಗೊಂಡು ಕಳಸೆಯ ಕುಂಬಿ ಅಜಾಮೂತ್ರವ 
ಹೊಯ್ದು ಲೇಸಾಗಿ ಕುದಿಸಿ (ವಿವೈವಿ. ೪). ೨. ಎ ಕಳಸಿಗೆ ೨; ಈ 
ವರುಷ ಬೇಸಿಗೆಗೆ ಒಂದು ಕಳಸೆ ಒಳ್ಳೆ ಮೆಣಸಾದೀತು (ಬಾಳಿಗಿ. ೧೧೭) ; 
ಬೇಕಾದರೆ ಅಳತೆಮಾಡಿ ನೋಡಬಹುದು. ಕಳಸೆ ಬಡಿಗೆ ತರುತ್ತೇನೆ 
(ಮಣ್ಣನಂ. ೩೫).  [ದೇ?.1 ತುಳು, ಕಲಸೆ, ಕಳಸೆ. / ಸಂ. ಕಲಸ] 


ಕಳಾಕುಳಕಳಾಭೇದ 


ಕಳಸ್ಯಲ್‌ (ನಾ). ಒಂದು ಊರಿನ ಹೆಸರು: ಗಜ`ಿಸೆಟ್ಟ ಕಳಸ್ಕಅಕಿ 
ಪನಟಯ ತು[ಜು] ಗೊಳೊಳ್ಳೊಂಡು ಪುಯ್ಕ್ಮಲ್ವೋಗಿ ಆದ್ರಿಜಿದು ಸಗ್ಗ 
ಮೇಹರಿದನ್‌ (ಎಕ, ೫, ಕೋಲಾರ, ೨೪೫-೨ ; 960). [1] 
ಕಳಹ (ನಾ). ಕಳೆಯುವಿಕೆ; ವ್ಯವಕಲನ : *ಗತಮದೂನಂ ಶೋಧನಂ 
5 ಕಳಹಮಕ್ಕು ನ (ಮಂಗರಾ. ೧೩೦-೧೮). [ಕಳಿ, + -ಹೃ] 
ಕಳೆಹಂಸ "ಕಲಹಂಸ' ಹೋ. 
ಕಳಹಂಸಿ (ನಾ). ಹೆಣ್ಣು ಹಂಸ: ಬೆಡಂಗನುಂಟುಮಾಡಿದ ಕಳಹಂಸಿ 
ಯಂತೆ ಉಭಯಪಕ್ಷ ವಿಶುದ್ಧಿಯನಪ್ಪುಕೆಯ್ದು (ಮಲ್ಲಿಪು. ೪-೧೪೧). 
[ಸಂ. ಕಲಹಂಸೀ] 
0| ಕಳಹಂಸೆ "ಕಲಹಂಸೆ' ನೋ. 
ಕಳಹಲ (ನಾ). (?): ಶೂಲನೆಂದೊಡಳಿಯದಿಹವೆ ಸೂನನೆಂದೊಡಳಿಯ 
ದಿಹನೆ ಎಳೆವ ಹೂಟಿಯೆಂದಡಕಟಿ ಕಳಹಲಂಗಳಿಂದೊಡಕಟ ಬೈಡೊಡಂತೆ 
ಬಡಿದೊಡಂತೆ ಹೊಯ್ದೊಡಂತೆ ಕೊಯ್ದೊಡಂತೆ (ಸಾನಂಡ. ೬-೫೬). [1] 
ಕಳಹುವೂಟಿ "ಕಳುವೂಟ' ನೋ. 
5, ಕಳೆಹೂಟಿ "ಕಳುವೂಟ' ನೋ. 
ಕಳಮಿ, (ಕ್ರಿ). ೧. ಅಂಜು; ಭಯಪಡು; ಗಾಬರಿಯಾಗು: “ಪೆಳಜಳಜು 
ಕಳಜಕೆಂದು ಭೀತಿಯೊಳ್‌ * (ಸಂಜೀವ. ೨೫) ; ಇಳಿದಳಿಯನೇಳಿದಂ 
ಸೂಕುಳಿಯೋಕುಳಿ ಕಳಲು ಕಳಣು ಪೆಳಜು ಮಜುಕುಳಿಯಳಿಯಂ 
(ಶಮದ. ೨೬). ೨. "ಕಷ್ಟಪಡು, ಶ್ರಮಪಡು, ಅಂಡಲೆ, ಪೀಡಿಸು” 
20| (ಸ್ರಭಣ್ಣ).. ದೇ. | ತಮಿ. ಕಳು ಕೋಪಿಸು, ಗದರಿಸು] 
ಕೆಳಲ್ಲು (ನಾ). ಒಂದು ಪ್ರದೇಶದ ಹೆಸರು: ಎಜಿ ಆಲಂಗಾಲ 
ಕಳಜಕಿಂದಂ ಮದೂರ ಕಾಲುವೆಯ ದಾಟ (ಎಕ. 2೭1೪, ಎಳಂದೂ. 
೧೭೦-೧೩ ; 12ನೆಯ ಶತ) [?] 
ಕಳಖ್ಮು (ನಾ). ಜೌಗುನೆಲ; ಚೌಳುಭೂಮಿ: ತಾಗುಮಂ ಬಾಗುಮಂ 
25 ಪಳ್ಳ ಮುಮಂ ಕೊಳ್ಳ ಮುಮಂ ನೆಳಜುಮಂ ಕಳಜುಮನೆಜುಗಲುಮಂ 
ಗಿಡುದುಜುಗಲುಮಂ . . . ಕಳೆದು ಪೋಗಿ (ಲೀಲಾವ. ೬-೨೦), 
[? .! ತಮಿ. ಕಳರ್‌] 
ಕಳೆಯುಗುಣಿಗ (ನಾ). ಭೂಮಿಯನ್ನು ಅಳೆಯುವ ಒಂದು 
ಅಳತೆಯ ಕೋಲು (?) : ಕಾಳಿದಾಸಿಯುಂ ಕಳಜುಗುಣಿಗನ ಮತ್ತರ್‌ 
50 ಣಿ ಕತ್ತಿಗೆಯ ದಾವಣ್ಣಂ ಸೆಳಬುಗುಣಿಗನ ಮತ್ತರ೯ ೧ ಅನ್ನು ಕಳಲು 
ಗುಣಿಗನ ಮತ್ತರ್‌ ೨ (ಸೌಇಇ. IX-, ೧೬೫-೫೨ |. 1099). 
[ಕಳಲ್ಲು * ಗುಣಿಗ] 
ಕಳಾಂಚನ (ನಾ). (2) : ವಂಚನಾಮುಖದಿಂದ ಬಾಳ್ವ ಕಳಾಂಚನವ 
ಸೇರದ ವಿರಕ್ತಿರಸಾಂಚಿತ್ತ ಮನಸ್ಕರಿಗೆ ಪೇಳುವದೀ ಕಥಾಶ್ರುತಿಯಾ 
35 (ವಿನೇಭ. ೯-೧). [2] 
ಕಳಾಂತರ "ಕಲಾಂತರ' ನೋ. 
| ಕಳಾಕಳಾಪ "ಕಲಾಕಲಾಪ' ನೋ. 
ಕಳಾಕಳಿತ "ಕಲಾಕಲಿತ' ನೋ. 
ಕಳಾಕುಳ (ನಾ).೧. ತೀಕ್ಷ್ಣವಾದ ವಿಷ. ೨. ಜಂಜಡ; ಬಂಧನ: 
40 ಎಂತೆಂತು ಮಾಡಿದಡಂತಂತೆ ಲಯವು. . . ಇದೇನೊ ಎಳಕುಳಿ 
ಜಾಲೆಯ ಕಳಾಕುಳ ಬಿಡದು (ಸರ್ವವ. ೩೨-೧೬೧). [ಸೆಂ. ಕಲಾಕುಲ] 
ಕಳಾಕುಳೆಕಳಾಭೇದ (ನಾ). (?): ಅಂಗದಲ್ಲಿ ಲಿಂಗ ಸೋಂಕಿದ 
ಶರಣಂಗೆ ಕಾಯದೊಳಗುಳ್ಳ ಕರಣಂಗಳು ಕಳಾಕುಳ ಕಳಾಭೇದವಯ್ಮ 
ಸುಖದ ಸೊಂಕಿನ ಸೊಬಗ ಇನ್ನಾರಿಗೆಯೂ ಹೇಳಲಿಲ್ಲ (ಅವಚಂ. 
|] ೧೫-೬೧); “ಕುಳಸ್ಥಳವು ಸಂಚ ತಪ್ಪಿ ವ್ಯಾಕುಳವಾಗುವುದು” 
(ಅವಚಂ. ಕೋಶ). (2) 


ಕಳಾಕೋವಿದ 


ಕಳಾಳೋವಿದ "ಕಲಾಕೋವಿದ? ನೋ. 
ಕಳಾಕೌಶಲ "ಕಲಾಕೌಶಲ' ನೋ. 
ಕಳಾಗಿಡ (ನಾ). ಒಂದು ಹಣ್ಣಿನ ಗಿಡ: ಕಳಾಗಿಡ, ದೊಡ್ಡಳಾವಲಿ 
(ಮೈಡಗಿ. ೧೮-೩೨೨). (2) 
ಕಳಾತೀತ (ನಾ). ಕಲೆಗೆ ಅತೀತವಾದದ್ದು; ಮಾರಿದ್ದು: ವೇದಾ 
ತೀತ ಸಡುವರ್ಣರಹಿತ ಅಷ್ಟ ಶ್ರಿಂಶತ್‌ ಕಳಾತೀತ ಪ್ರೋಮಾತೀತ ಕೂಡಲ 
ಸಂಗಮದೇವ (ಬಸವ. ೯೫೩); ಶಿವಕಳೆಯೊಳು ಕೂಡೆ ಬಲಿದಾ ಲಿಂಗ 
ತಾನಾದಲ್ಲಿ ನಾದಬಿಂದು ಕಳಾಶೀತನಾದ (ಚಿನ್ನಸಾ. ೫೦). 
[ಸಂ. ಕಲಾತೀತ (ಕಲಾ + ಆತೀತ)] 
ಕಳಾದ "ಕಲಾದ' ನೋ. 
ಕಳಾಧರ (ನಾ). ೧. ಕಲೆಗಳನ್ನು ತಿಳಿದವನು; ಕಲಾವಿದ; 
ವಿದ್ವಾಂಸ: ಸಕಳ ವಿದ್ಮೆಯನೀಗಳ್‌ ಪರಿವಿಡಿಗೆಯ್ವಂತೆ ಕಳಾಧರನಾದಂ 
ಶ್ರೀಧರಂ (ಮಲ್ಲಿಫು. ೪-೧೩೪); ಕುಮಾರ ದಿಕ್ಕುಂಜರಂ ಪರೆ ವಿದ್ಯಾ 
[ಭಿಕೆಂ]ಸಕಳ ಕಳಾಧರಂ (ಸೌಇಇ. ೫೫, ೭೧-೧೧; 1109); ಕಪಿ 
ವರ್ಣಂ ವಿಳಸತ್‌ ಕಳಾಧರಸಖಂ ಪ್ರದ್ಯುಮ್ನಗೋತ್ರಂ: ರಮೋತ್ಸವ 
ಧಾಮಂ (ಎಕ. ೪1, ಕಡೂರು. ೬೬-೩೬ ; 1172). ೨. ಚಂದ್ರ: ಕಳೆ 
ಗುಂದಿದ ಕಳಾಧರನಂ ಕಂಡು ನಸುನಗುವಂತೆ (ರಾಜಶೇ. ೧೨-೩೯ ವ). 
[ಸಂ. ಕಲಾಧರ'] 
ಕಳಾನಿಕೇತನ "ಕಲಾನಿಕೇತನ ನೋ. 
ಕಳಾನಿಧಿ "ಕಲಾನಿಧಿ' ನೋ. 
ಕಳಾನ್ವಿತ (ನಾ). ಕಲೆಗಳನ್ನು ಹೊಂದಿದವನು; ಕಲಾಜ್ಞ್ಯಾನವುಳ್ಳ 
ವನು; ಕಲಾವಿದ: ನಾನಾ ಕಳಾಸ್ವಿತರ [ಸಾಠಾಂ. ಪ್ರಾನ]ನಿವಹ 
ವಿದ್ದೇನು ಕಲಾಪ್ರೌಢರಿಲ್ಲದೊಡೆ (ಹಚಕಾ. ೧-೨೩) ; ನಯವಿದರೆಲ್ಲ 
ಮಲ್ಲಿಯೆ ಕಳಾನ್ವಿತರಲ್ಲಿಯೆ ಪುಣ್ಯವಂತರಲ್ಲಿಯೆ (ಪುಷ್ಪಪು. ೯-೧೭). 
[ಸಂ. (ಕಲಾ + ಅಸ್ವಿತ)) 
ಕಳಾಪೆ "ಕಲಾಪ್ಯ' ನೋ. 
ಕಳಾಪಂಡಿತೆ "ಕಲಾಪಂಡಿತ' ನೋ. 
ಕಳಾಪಕ "ಕಲಾಪಕ' ನೋ. 
ಕಳಾಪಿ "ಕಲಾಪಿ? ನೋ. 
ಕಳಾಪಿನಿ (ನಾ). ಹೆಣ್ಣು ನವಿಲು: ಬಂದು ತೀಡಿದುದು ಮಾರುತ 
ನಾತ್ತ ಕಳಾಪಿನೀರುತಂ (ಜಗವಿ. ೪-೩೪). (ಸಂ. ಕಲಾಪಿನೀ) 
ಕಳಾಪ್ರಣೀತೆ (ನಾ). ಕಲೆಗಳಲ್ಲಿ ನಿಷ್ಣಾತಳಾದವಳು; ಕಲಾ 
-ವಿಶಾರದೆ: ಮಾತೆ ಮಹೀಧ್ರಜಾತೆ . . . ಕಳಾಪ್ರಣೀತೆ [ಪಾಠಾಂ. 
ಪ್ರನೀಣತೆ] ಕಮನೀಯ ಕಟಾಕ್ಷೆ (ರಾಜಶೇ. ೫-೧೩೪). 
| [ಸೆಂ. ಕಲಾಪ್ರಣೀತಾ] 
ಕಳಾಭಾವ (ನಾ). ಪ್ರಣಯ ಕಲೆಯ ರೀತಿ; ಪ್ರೀತಿಯ ಭಾವನೆ: 
ರಸಿಕ ಸುರತಾನಂದವಂ ಭಾವಿಸುವನುಪಲಾಲಿಸುವ ಕೂಟಿದ ಪೊಸಕಳಾ 
ಭಾನಂಗಳಂ ಮಲುಹಣನು ಭಾವಿಸುವ (ಬಸಪು, ೪೨-೨೩). 
[ಸಂ. (ಕಲಾ * ಭಾವ)] 
ಕಳಾಯ "ಕಲಾಯ' ನೋ. 
ಕಳಾರುಂದ್ರ (ಗು). ಕಳೆಗಳಿಂದ ಕೂಡಿದ, ದಟ್ಟವಾದ: ಕಳಾ 
ರುದ್ರಂ ಚಂದ್ರಂ ಬೆಳಗೆ ನಭಮಂ (ಪುಷ್ಪಪು. ೮-೧೩). 
[ಸಂ. (ಕಲಾ + ರುಂದ್ರ)]. 
ಕಳಾವತಿ "ಕಲಾವತಿ? ನೋ. 
ಕಳಾವಿದ "ಕಲಾವಿದ? ನೋ. 
ಕಳಾಸ "ಕಾಳಸೆ' ನೋ. 


೧೬೪೯ 


10 


ಕಳ್ಳಿ 

ಕಳಾಸಂಗೊಡು (ಕ್ರಿ). ಪರಿಪೂರ್ಣಕಲೆಯನ್ನು ಪ್ರದರ್ಶಿಸು; 
ಮುಕ್ತಾಯ ಮಾಡು (?): ಧರಣೀಶ ಬಿಜ್ಜಳಂ ತನ್ನ ನಾಟಕ 
ಶಾಲೆಗುರುತರ ಸ್ನೇಹದಿಂ ದಂಡೇಶನಂ ಕರೆದು ಪರಮಮೋಹಿನಿಯ 
ಪಾತ್ರವಕೋಟುತಿರೆ ಕಳಾಸಂಗೊಡುವ ಸಮಯದಲ್ಲಿ ಹರುಷದಿಂ 
ಜಂಗಮಂ ಜಂಬೀರಫಲದೊಳಿಡುತಿರೆ (ಲಶಿಚಿಂ. ೩೨-೩೯). 

[ಕಳಾಸ'(೮ೌ ಕಾಳಸೆ?) + ಕೊಡ್ಕು) 

ಕಳಾಸಿ "ಕಲಾಸಿ' ನೋ. 

ಕಳಾಸಿಕೆ (ನಾ). [ನಾಟ್ಯ] ನರ್ತನದಲ್ಲಿ ಒಂದು ವೈಖರಿ,--ಗತ್ತು: 
ತರುಣಿಯರತಿಹರುಷದಲಿ ಪರಿಪರಿ ಕೋಪು. ಕಳಾಸಿಕೆಗಳ ತೋಟ 
ಭರದಲಿ ನಟಸಿದರಾಗ (ಕಂನವಿ. ೮-೩೨): 

[ಕಳಾಸ (ಆ ಕಾಳಸೆ) + ಇಳೆ) 

ಕಳಾಸಿಸು (ಕ್ರಿ). ಹೊಂದಿಸು; ಕಟ್ಟು (?): ಈಸು ದಿನ ಪರಿಯಂತ 
ತಪದಲಿ ಘಾಸಿಯಾದುದೆ ಸಾಕು ಬಜ್‌ದೆ ಕಳಾಸಿಸದಿರೀ ನಾಟಿಕವನಿದಕಿನ್ನು 
ದಿನವುಂಟು (ಉತ್ತರಾ. ೯-೧೯). [ಕಳಾಸ ( ಕಾಳಸೆ) + -ಇಸ್ಕು] 

ಕಳಾಸು "ಕಾಳಸೆ' ನೋ. 


.| ಕಳಾಹೀನ "ಕಲಾಹೀನ' ನೋ. 


20 


25 


33 


43 


ಕಳ್ಳಿ "ಕಟ್ಮಿ' ನೋ. 

ಕಳ್ಳಿ "ಕಟ್ಕಾ? ನೋ. 

ಕಳ್ಳಿ (ಕ್ರಿ). ೧. ಸಂತೋಷಪಡು ; ಹಿಗ್ಗು :`ಕಳೆದು ಮುಳಿದು ಹೊಳೆದು 
ಕಾಡಲೇಕೆ ಹಂಪೆಯರಸ (ಹಂಸೆರ, ೮-೧). ೨. ಸೊಕ್ಕು; ಮದವೇರು. 

(ಡೇ. ॥ ತಮಿ. ಮಲ, ಕಳೆ] 

ಕಳ್ಳಿ "ಕಲ್ಕಿ? ನೋ. 

ಕಳ್ಳಿ, ಕಲ್ಮಿ (ನಾ). ೧. ಹಿಟ್ಟನ್ನು ಕುದಿಸಿ ಮಾಡಿದ ಒಂದು 
ಬಗೆಯ ಪಾಕ; ಅಂಬಲಿ; ಗಂಜಿ: ಕಳಿ ಹ್ವ£ಹು]ಳಿಯಾಗಿಯುರಿ 
ಆಳೆಯಲ್ಲದಂತೆ (ಧರ್ಮಾಮೃ. ೧೧-೧೮೬ ಅಡಿಟ) ; ಕಳಿಯಂ ಕೂೊಳನುಂಬು 
ದಾಯಂಬಿಲಮಿವಜಕೊಳಾವುದುಂ - ಮಾಡಿದೊಡಂ ಪ್ರೋಷಧೋಪವಾಸ 
ವೆಂಬುದಕ್ಕುಂ (ಶಾಸ್ತ್ರ ಟೀ. ೫೭-೬); ಕಳೆಯನೀ ತೆಜದೊಳೊಡಯಿಸಿ 
ಕೊಂಡ ಮಜ್ಜಿಗೆಯ ತಿಳಿಯನೀ ತೆಜದೊಳತಿರುಚಿಯಪ್ಪವೊಲು ಮಾಡಿ 
(ಸೂಪಶಾ. ೨-೪೫). ತಿ, ಕೆಸರುಮಣ್ಣು ; ಜೇಡಿ ಮಣ್ಣು (?) : 
ಬೆಂಮಣನ ಗಡಿಯಿಂದ ಪಡುವಲು ಕಳಿಯಿಂದಂ ಬಡಗಲು (ಸಾ ಇಇ. 
IX-ii, ೪೨೪-೩೬; 1401); ಆನಗಳಿಯ ಕಳಿಯ ತೋಟದ ಮೇಲೆ 
ಕಾರ್ತಿಕಮಾಸಕೆ ನಂದಾದೀವಿಗೆ. (ಸೌಇಇ. IX-ii, ೪೫೨-೪೬; 1450); 
ಗುಡ್ಡಂ ಪಾಡಿಯ[ಕ)ಜಕಿಕೆಯ ಕಳೆಯಲ್ಲಿ (ಸೌಇಇ. 12-18, ೪೬೪-೧೧; 
1472) ; ಮೊನೆರ ಮಂಜಸ ಕೈಯಲಿ ಮೂಲವ ಕೊಂಡ ಕಳಿ ಸಹವಾಗಿ 
ಹಲರ ಬಗೆಯ -ಕಳಿ ಹೊಳೆ ಉಂಟಾದದನು ಗದ್ದೆಯ ಮಾಡಿ (ಸೌಇಇ. 
IX-ii, ೪೭೧-೧೫ ; 1482). ಕಕ್ಕಿ: ೧. "ಕಟಕಿ- ನಿಧನಾತಿದೂರಯೊ( 
(ಕೊನೆಗಾಣು, ಸಾಯು, ಬಹುದೂರ ತೊಲಗು), ಸೌವೀರೇ ಚ 
(ಗಂಜಿ) ” (ಶಮಧಾ) ; ಕಟಿೌಯೆಂದಂಬಿಲಮಕ್ಕುಂ? (ಕವಿಕಂ. ೨೩); 
ಒಲ್ಲಣಿಗೆಯನುಡಿಸಿ ತಲೆಯೊಳ್‌ ಕಟಿಕಿಯಂ ಪೊಯ್ದು (ವಡ್ಡಾರಾ. 
೧೮-೨೩) ; ಸೂಜಿನೊನೆಯೆನಿಸುವೆಣ್ಣೆಯುಂ ಬಂಗುಮಾದ ಕಟೀಯುಂ 
(ಸುಕುಮಾ. ೨-೬೮) ;: ಮೂಜುಸೂಟ್‌ ಕರ್ಚಿ ಪೊಯ್ದೊಡೆ [ಕುದಿನೆ] 
ಸಜಕೊಳುತ್ತ ಮಮಕ್ಕುಂ ಪದೆದೊಪ್ಪಲ್‌ ಸಮರೆಸನಾಗಿರ್ಕು ಕಲುಯ 
ನೆಬಿಯಲ್ಕನ್ನ್ನಂ (ಲೋಕೋಪ. ೮-೨); ಅಮರ್ದುವಳ್ಳಿಯ ಬೇರಂಚಾರಿಸಿ 
ಕಲಿಸಿಯಂ ಕುಡಿಸಲ್‌ ವಾರಿ ಮರಬಕ್ಟೋಡಲಾ ನರಂ ಜೀವಿಸುಗುಂ 
(ಖಮದ. ೨-೧೪೯). 

[ಡೇ. | ತಮಿ, ಮಲ. ಕಳಿ ; ತೆಲು. ಕಲಿ] 


ಕಳ್ಳಿ ೧೬೫೦ 


ಕಳ್ಳಿ (ನಾ). ಕಟ್ಟುವ ದಾರ (9) : ಬರೆಯಿಸಿದರೈರಾವತವ ... 

ಬೀಸಿ ಬಿಗಿದರು ಕಳಿಯ ಪಟ್ಟಿ ಯವ (ಸಂಭಪ. ೨೦-೯೧). 
[+ ತಮಿ. ಕಲ] 

ಕಳ್ಲಿ (ನಾ). ಸೊಕ್ಕು ; ಮದ. *ಕಳಿನುಡಿ' ಪರಾ. [ಆ ಕಳ್ಳಿ) 

ಕಳಿಂಗ "ಕಲಿಂಗ' ನೋ. 

ಕಳಿಂಗಬ್ಬೆ (ನಾ). ಒಬ್ಬಾಕೆಯ ಹೆಸರು : ಆಯ್ದ ಬ್ಬೆ 
ಕಳಿಂಗಬ್ಬೆ (ಎಕ. 201, ದಾವಣ. ೧೭-೭ ; 889). 

[ಕಳಿ-ಗ (= ಕಲಿಂಗ) + ಅಬ್ಬೈ) 

ಕಳಿಂಗರಾಸ್ಕೆ (ನಾ). ಒಂದು ಔಷಧಿ ದ್ರವ್ಯ: ಕಳಿಂಗರಾಸ್ಮೆ ಜಟಾ 
ಮಾಂಸಿ . .. ಸಮಾನವಾಗಿ ಕಷಾಯವಿಟ್ಟು ಸೇವಿಸೆ ಅಂತರ್ದಾಹ 
ಹೋಗುವುದು (ಸಕವೈ. ೮೩). 

[ಕಳಿಂಗ (ಇ ಕಲಿಂಗ) + ರಾಸ್ಮ್ಮೆ] 

ಕಳಿಂಚು, ಕಳುಚು (ನಾ). ಮೋಸ; ವಂಚನೆ: ಇಂಚೆಯ ಪಸವಿನ 
ಬಜದ ಕಳಿಂಚಿನ ಡಾವರದ ಬಾಧೆಯಿಲ್ಲದ ಪದದೊಳ್‌ . . . ಬಳೆದು 
ವಿರಿಂಚಿಯ ಕೆಯ್ಬಿಡಿವೊಲಾದುವಾ ನಾಡೂರ್ಗಳ್‌' (ಪಂಪಧಾ. ೮-೫೧); 
ಪಸೆಯೊಳ? ಪಾವು ಕೊಂಡುದೆಂಬಂತೆನಗೆ ನಿನ್ನಂತಪ್ಪ ಪುರುಷನಂ ದೊರೆ 
ಕೊಳಿಸಿ ಕಳಿಂಚು ಮಾಡಿ ಕೆಕಿದ ದುರ್ವಿದಗ್ಮ ವಿಧಾತ್ರಂಗೆ ಮುನಿವೆನಾಂ 
(ಅರ್ಧನೇ. ೩-೨೮ ವ). ಕಳುಚು: ಕಸವಿಂಗಂಕಳುಚಿಂಗಂಡಸಿಕಿಂಗಂ 
ದೂರ್ತವಡೆಗಮತಿಚಪಳರ್ಗಂ ಪುಸಿವರ್ಗಂ ಸಿತಗರ್ಗಂ. . . ಕುಡುವ 
ನುರ್ಕಿ ಕುಮಾರಂ (ಧರ್ಮಾಮೃ. ೨-೭೦). [] 

ಕಳಿಂಜಿ (ನಾ). (?): ಆನೆಗಳಿಯ ಒಳಗಣ ಕಳಿಂಜಿಯ ಹಿರಿಯ 
ಮನೆಯ ಕಳು ತುಳುವ ಹೆಗ್ಗಡಿತಿಗೆ ಯಿರಿಸಿದ ಅರುವಾರದ ಬಾಳಿನ 
ವಿವರ (ಸೌಇಇ. 12-11, ೪೨೪-೪೫ ; 1401). [1] 

ಕೆಳಿಂದ “ಕಲಿಂದ' ನೋ. 

ಕಳಿಂದಕನ್ಯೆ (ನಾ). ಯಮುನಾ ನದಿ: ದಾಂಟದುದು ಕೃಷ್ಣನ ಬೀಡು 
ಕಳಿಂದಕನೈಯಂ (ಜಗನಿ. ೧೬-೭೧). [ ಸಂ. ಕಲಿಂದಕನ್ಯಾ) 

ಕಳಿಂದಜೆ "ಕಲಿಂದಜೆ' ನೋ. 

ಕಳಿಅಡಳೆ "ಕಳಿಯಡಕೆ' ನೋ. 

ಕಳಿಕ, (ನಾ). ಜೋಳ: “ಯವನಾಳೆಮಾ ಕಳಿಕಮೆನೆ ಜೋಳಮಕ್ಕುಂ? 
(ಮಂಗಕರಾ. ೧೧೦-೫). [?] 

ಕಳಿಕ್ಕ (ನಾ). ಒಂದು ಬಗೆಯ ಹೂವಿನ ಗಿಡ: ಹರಿದಿಯರ್ಗಜಾಪಿ 
ಕಳಿಕನ ಹೂವಿನ ಕುಚ್ಚಿನುರುವ ಸಬಳದಾಳುಗಳ ನೆರವಿಯೊಳು (ಕಂನಎ. 
೧೨-೩೩). (2) 

ಕಳಿಕಟ್ಟ (ನಾ). ಒಂದು ಊರಿನ ಹೆಸರು: ಕಲಿಗಜಂ ಆಯಪ್ಪದೇವ 
ನೊಳ್ಳಾದಿ ಕಳಿಕಟ್ಟ ಯೊಳ್ಳತ್ತ (ಎಕ. ೪11, ಕಡೂರು. ೧೪೦-೨; ಸು. 919). 


[?) 


ಮಗಳ್‌ 


ಕಳಿಕೆ, "ಕಲಿಕ್ಕೆ' ನೋ. 
ಕಳಿಕ್ಕೆ (ನಾ). ತೀರುವಿಕೆ; ಇಲ್ಲವಾಗುವಿಕೆ (?) : ಸಿದ್ಧರಸ ಹುಳಿವುದೇ 
ಕಾಮಧೇನುಗೆ ಕಳಿಕೆ ಹೊದ್ದುವುದೆ (ಸಿಂಗಿರಾ. ೪-೪೧). 
[ಕಳ್ಳಿ (ಆ ಕಲ್ಯ) + -ಕೆ] 
ಕಳಿಕ್ಕೆ (ನಾ). ಕಣ; ಹನಿ; ಬಿಂದು (?) : ಕುಮುದಿನಿಗೆ ನೆಗೆದ ಬಾಷ್ಪ 
ಜಳಕಣಂಗಳಂತೆ ಮುಗುಳು ಮುಗಿವೆಸಟ್ಸಿಣ್ಣಳೊಳುಗುವ ತುಹಿನ 
ಕಳಿಕೆಗಳಿಂ (ಲೀಲಾವ. ೩-೨೦ ವ). [< ಸಂ. ಕಣಿಕಾ] 
ಕಳಿಕೆಗರ್ಚು (ಕ್ರಿ). ಹೂವಿನ ಮೊಗ್ಗನ್ನು ಕಚ್ಚು, --ತಿನ್ನು: ಬಸಂತ 
ದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ (ಆದಿಪು. ೨-೯). 
[ಕಳಿಕ್ಕೆ (ಎ ಕಲಿಕೆ) + ಕರ್ಚು] 


ಈಳಿಲೆವಿದಿರು 


ಕಳಿಗಿಸು (ಕ್ರಿ). (?): ಬಲೆಗಟ್ಟುನ ಬಿಲುದಿದ್ದುವರಂಬಿಗೆ ಹಿಳುಕಿಕ್ಕುವ 
ಓರಿತಳಗೆಯ್ವ ಕಳಿಗಿಸುವ ಕಾಡೆಜಕೆ ಯನ ನೆಆಿ ನೋಂತ ಬಲುಪೊಪ್ಪುವ 
ಬ್ಯಾಧರಲ್ಲಲ್ಲಿ (ಸೊಬಸೋ. ೧೮-೨೧) ; "ಕಳುಹಿಸು (ಸೊಬಸೋ. 
ಕೋಶ). [ಆ ಕಳುಹಿಸು] 


5 |ಕಳಿಗೂಟ (ನಾ). (ಎತ್ತಿನ ಹೆಗಲಿನಿಂದ) ನೊಗ್ಗವು ಸರಿಯದಂತೆ 


ಹಾಕಿರುವ ಗೂಟ; ತಡೆಗೂಟ; ಕಡೆಗೂಟ. 
[ಕಳ್ಳಿ (ಆ ಕಟ್ಕಾ) + ಗೂಟ (ಆ ಗೂಂಟ)) 

ಕೆಳಿಗ್ಗೆ "ಕಳಗ್ಗ' ನೋ. 

ಕಳಿಗ್ಗೆ (ನಾ). ಕುಣಿಕೆ (7): ಪಕ್ಕರಕ್ಕೆಯ ಕಂದವಕ್ಕರೆಯ ಕಡಿಯಾಣ 
ದುಕ್ಕಲದ ಮೊಗಮುಟ್ಟು ಮುಂತಾದ ಸಂಜೋಗಕಿಕ್ಕಿರ್ದ ಕಳಿಗೆ 
ಗಳೊಳೆಡವಿಡದೆ ಕೀಲಿಸಿದ ಮುಕ್ಕಣ್ಣ ರುದ್ರಾಕ್ಷೆಯಿಂ... 
ಹಲ್ಲಣಿಸಿದಕ್ಕಜದ ರಾಜಾಶ್ವವಾಶೀತಿ ಸಾಹಸ್ರ (ಡೇರಮ, ೧೧-೪೩). [?] 

ಕಳಿತಲೆ (ನಾ). ಖಡ್ಗ; ಕತ್ತಿ: ಇನ್ನನಪ್ಪಾತನುಆಯ್ವತೊಬ್ಬರ ಕಳಿತಲೆ 
ಯೊಳಿಜದಯ್ವತ್ತಜುವರ ಸುರಿಗೆಯೊಳಿಅ್‌ ದೋನ್‌ (ಕಇಆ. 

[< ಕಡಿತಲೆ) 


೩೯-೫೪-೫; ?). 


.|ಕಳಿನುಡಿ (ಕ್ರಿ). ಸೊಕ್ಳಿನ ಮಾತಾಡು; ಜಂಬಕೊಚ್ಚು : ಜಲಧಿ 


30 


40 


ಗಹನವೆ ನಿನ್ನೊಡನೆ ಹೊಕ್ಕಳವಿಗೊದಗುನೆನೆಂದು ವಾಯಸ ಕಳಿ[ನಾಲಾಂ. 
ಕುಳ]ನುಡಿದು ಹಾಜ್‌ತ್ತು ಹಂಸೆಯ ಕೂಡೆ ಗಗನದಲಿ ಬಳಿಕ ತಲೆಕೆಳಗಾಗಿ 
ಸಾಗರದೊಳಗೆ ಬಿದ್ದುದು (ಕುವ್ಯಾಕ, ೯-೨೭). (ಕಳ್ಳಿ ನುಡಿ] 

ಕಳಿನೊಗ (ನಾ). ಕಳಿಗೂಟ ಸಹಿತವಾದ ನೊಗ ; ಕಡೆಗೂಟವಿರುವ 
ನೊಗ: ಕೈಮರದ ಕಳಿನೊಗ, ಸಂಪಿಗೆ ನೇಗಿಲು, ಹಾಲೆ ಮರದ 
ಹಿಡಿ... ಇವನ್ನು ಜೋಡಿಸಿ (ಜಾನಗೀ. ೯೦). 

[ಕಳ್ಳಿ (ಆ ಕಟ್ಕಾ) * ನೊಗ್ಗ] 

ಕೆಳಿಪು "ಕಟ್‌ಪ್ರು? ನೋ. 

ಕಳಿಮಾವು (ನಾ). ಒಂದು ಬಗೆಯ ಸಸ್ಯ: “ಮರುವಕಃ--ಮರುಗ, 
ಕಳಿಮಾವು, ಹಿರಿಯೆ (ಲ? (ಓಷಧಿ. ೧೧೮). 

(ಕಳ್ಳಿ * ಮಾವು] 

ಕಳಿಯಡಕೆ, ಕಳಿಆಡಕೆ (ನಾ). ಬೇಯಿಸಿದ ಎಳಸಾದ ಅಡಕೆ; 
ಉತ್ತಮ ತರದ ಅಡಕೆ: ಬಿಳೀ ಚಿಗುರೆಲೆ ಕಳಿಯಡಕೆ (ಹುಟ್ಟಹ. 
೧೦೧). ಕಳಿಅಡಕೆ: ಕಳಿಅಡಕೆ ಚಿಗುರೆಲೆ ಮೊದಲಾಗಬೇಕು 

[ಕಳ್ಳಿ (ಆ ಕಚ್ಚಾ) + ಅಡಕೆ] 

ಕಳಿರಕ್ತೆ (ನಾ). ಕೊಳೆತ ನೆತ್ತರು: ಸುತ್ತಿಹ ಹೊಲಸಿನ ಗಂಧವನಾ 
ಕಳಿರಕ್ತವವಾಸಮಲವ ಹಳೆನಸಿಯಂ ಮುತ್ತುವ (ಯೋಗಾಂವಿ, ೧-೩೮). 

(ಕಳ್ಳಿ? * ರಕ್ತ] 

ಕೆಳಿಲು "ಕಟಾಲೆ' ನೋ. 

ಕಳಿಲೆ `ಕಟಾಲೆ' ನೋ. 

ಕಳಿಲೆಬಿದಿರ್‌ "ಕಳಿಲೆವಿದಿರ್‌' ನೋ. 

ಕಳಿಲೆನಿದಿರ್‌, ಕಳಿಲೆಬಿದಿರ್‌, ಕಳಿಲೆವಿದಿರು (ನಾ). ಬಲಿಯದಿರುವ 
ಬಿದಿರು ; ಎಳೆಯ ಬಿದಿರು: ಕಳಿಲೆವಿದಿರ ಕಾಡಂ ಕರ್ವಾಳೆಯ ಹಳುವಂ 
ಮೊಗವಾಳೆಯ ಬಲ್ಲಾಡಂ ಬೆಳೆಗಸಕಿಲ ಬನವಂ ಜವನೋವದೆ ಕಮ್ಮರಿ 
ಗೆಡಿವಂತೆ (ಜಯಕಾ.೬-೪೦). ಈಳಿಲೆಬಿದಿರ್‌: ಕಳಿಲೆಬಿದಿರ ಕುಡಿಯನು 
ಮುಜಿವಂದೆದಲಿ ಮುಜಕಿದು ಮಾಯದ ಮಡಿವಳನ ಮೊಳಕೈ ಗಳನೆರಡನು 
ಮುಜ್‌ದು (ನೇವಿಂಸಂ. ೧೬-೧೦೦). ಕಳಿಲೆವಿದಿರು: ಎಳೆಯ 
ಬಾಳೆಯಕಾಯಿ ಚಿತ್ರಮೂಲಂ ಗಜಕಿಕೆ ಕಳಿಲೆವಿದಿರಿನ ನಾರು (ಸೂಪಶಾ. 
೨-೩೪). [ಕಳಿಲೆ (ಆ ಕಟಲೆ) + ಬಿದಿರ] 

ಕಳಿಲೆವಿದಿರು "ಕಳಿಲೆವಿದಿರ್‌? ನೋ. 


ಹಳಿ, ಬಾ. ೪೩). 
ಗೆ 


Vol-2-11A 


ಕಳಿಲೇಯ 


ಕಳಿಲೇಣು (ಕ್ರಿ). ಕಳಿಲಾಗು; ಹೊಡೆಯಾಗು : ಮೊಳೆಮೊಳೆತು 
ಕಳಿಲೇರ್ದುದೊಳಗೊಳಗೆ ಸುಳಿಮಿಳಿರ್ದೆಳದಳಿರ್‌ ಥಳಥಳಿಸುತೆಲೆಯಾಗಿ 
(ಪರಶು, ೧೨-೬). [ಕಳಿಲೆ (ಆ ಕಟಕಿಲೆ) + ಏಲ್ಲು (ಆ ಏಜ್‌])] 

ಕಳಿವಣ್‌ "ಕಟಾವಣ್‌' ನೋ. 

ಕಳಿವಣ್ಣು "ಕಟ್‌ವಣ್‌' ನೋ 

ಕಳಿವದ "ಕಟಿುವದ? ನೋ. 

ಕಳಿವಣಾ (ಕ್ರಿ). ೧. ಅತಿಶಯವಾಗು; ಮಿತಿಮಾರು: ಕಳಿವಜೀದು 
ಫಘೋರಪ್ರಹಾರೆದಿಂ ವೀರೆದಿಂ ಬಳಸಿ ಬಿದ್ದುದು ಮಂದಿ (ಜೈ ಮಿಭಾ. 
೨೬-೭); ಕಳಿವಜಿವ ಕೋಪದಿಂ ಮಂತ್ರಿ . ಎ ಚಂಡಿಕಾರ್ಚನೆಗೆ 
ನಡೆಯೆಂದು ಕಳುಹಿದೊೊಡೆ (ಜೈ ಮಿಭಾ. ೩೧-೫೨). ೨. ದಾಟು; 
ಆಚಿಗೆ ಹೋಗು: ಕಳಿನಟ್‌ದು ಹಿಮಗಿರಿಯ ಮೂಲೆಗೆ ನಿಲುಕಿ ಸಕಲ 
ಮ್ಲೇಚ್ಛ ಭೂಪಾವಳಿಯ ಭಂಗಿಸಿ (ಕುವ್ಯಾಸ. ೬-೭). 

[ಕಳ್ಳಿ (ಆ ಕಲ್ಕಿ) 4 ಪಟ] 
ಕಳೆವು, "ಕಟವು? ನೋ. 
ಕಳಿವು, (ನಾ). ಏಣಿ; ಅಟ್ಟಣೆ (?) : ಪೊಲನನೆಲ್ಲರುಮೈದಿ ಬಿಲ್ಲರ ನಿಲಿಸಿ 


೧೬೫೧ 


ಕಳಿವನು ಕಟ್ಟ ಮರನೆಟ್ಟೊಲೆಯದೇಜಿಯೆ ಸಾತೆಯನು ನಿಂದೋಳಿಗಳ [ 


ಕಟ್ಟಿ (ಸಾಳ್ವಭಾ. ೫-೨೪). [?] 

ಕಳೆವ (ನಾ). ಬರಡು; ಬಂಜೆ: ಮಳೆ ಬಾರದು ಬೆಳೆ ಬೆಳೆಯದು 
ಕಳಿವಾದವು ಕರೆವ ಹಯನು (ನೀತಿಸಾ. ೧೫೩). 

[ಕಳ್ಳಿ (ಆ ಕಚ್ಚಿ) + -ವು] 

ಕಳಿವೆಡೆ (7). (7): ತಳರ್ದಿರೆದೇಕಪಾರ್ಶ್ವನಿಯಮಸ್ಥಿತಿ ದೃಷ್ಟಿಸುನಾಸಿ 
ಕಾಗ್ರೆದಿಂ ಕಳಿವೆಡೆ ಬಲ್ಬು ಬಲ್ಕಿರದೆ. ಮೆಯ್‌' ಮಿಡುಕಾಡದೆ ಜೈನಭಕ್ತಿ 
ಸಂಚಳಿಸದೆ. . . ಆತ್ಮತತ್ವದೊಳ್‌' ನೆಲಸಿದ ಸತ್ಸಮಾಧಿವಿಧಿ ಜಕ್ಕಲೆ 
ನಾರಿಗಿದೆಕ್ಕೆ ಲಾವಣಂ (ಎಕ. ೪11, ಶಿಕಾರಿ. ೧೯೬-೭೪ ; 12127). [?] 

ಕಳಿಸು (ಕ್ರಿ). ಕಳವು ಮಾಡಿಸು; ಅಪಹಾರೆ ಮಾಡಿಸು; ಕದಿಸು : 
ಕಳಿಸಂ ಕಳ್ವನಗುರ್ವ ಪರ್ವೆ ಕೊಲಿಪಂ ಕೊಲ್ವಂ ಪರಸ್ತ್ರೀಯರಂ 
ಕೊಳಿಪಂ ಕೊಳ್ತೆನೆನಿಪ್ಪ ಪಾಪಿಯಂಂ ... ಘಂಳುಮ್ಮಸಿಟ್‌ಗುಂ ಶ್ವಭ್ರಾಂ 
ತಮಂ ತಾಪಿನಂ (ಆದಿಫು. ೫-೮೧); ತುಜುವಂ ಕಳಿಸುವ ಕೃಷ್ಣೆಯ 
ನಿಜಕಿಯಂ ಪಿಡಿದುರ್ಚವೇಟ್ವಿ (ಗದಾಯು. ೬-೧೦). 

[ಕಳ್‌ + - ಇಸ್ಕು] 

ಕಳಿಸು (ಕ್ರಿ). ಕಳುಹಿಸು; ಕಳುಹು: ಆಳನ್ನು ಮನೆಗೆ ಕಳಿಸಿ ಒಬ್ಬನೇ 
ಬಂದಾಗ ಅವನಿಗೆ ಒಂದು ವಿಚಿತ್ರ ಕಣ್ಣಿಗೆ ಬಿತ್ತು (ಭಾರತಿ. ೪); 
ಆಕೆಯನ್ನು ಬಯ್ನು ಒಳಗೆ ಕಳಿಸಿ ಮಲಗಿಕೊಂಡೆ (ಸುವಸಂ. ೭೩). 

[ಕಳಿ (ಆ ಕಟ್‌) * -ಇಸ್ಕು] 

ಕಳಿಹಿಸು "ಕಳುಹಿಸು? ನೋ. 

ಕಳಿಹು (ನಾ). ಒಂದು ತೆರಿಗೆ (?) : ನೂಲಹಬ್ಬಕ್ಕೆ ಮನೆಯಲ್ಲೊಂದು 
ಕಳಿಹು ಜೇಡರಲ್ಲಿ ಯಿನ್ನಿನಿತು. .. ಹೆಗ್ಗಡೆ ಲಕುಮಯ್ಯಂ ಕೊಟ್ಟಿ 
ವ್ರಿತ್ತಿ (ಎಕ. ೪, ಹಾಸನ. ೬೬-೪೭ ; ಸು. 1170). [2] 

ಕೆಳಿಳೆ[ಲ] (ನಾ). ಸಾವಿಲ್ಲದವನು; ದೇವತೆ (?): ಕಲಿರೂಪಂ ಅಲ್ಲಿಂ 
ಬನ್ನು ಕಳಿಳೆ ಲರ ಲೋಕಕ್ಕೆ ಸನ್ನ (ಎಕ. ೪11, ಸೊರಬ. ೨೪೦-೭೬ ; 
954). [ಕಳಿ (ಆ ಕಟ) * ಇಲ್‌, + -೪)] 

ಕಳಿಐ (ನಾ). ಒಬ್ಬಾತನ ಹೆಸರು: ಕಲಿದೋರನಾನೋಡಿಸಿ ಪಲರಾ 
ನಿಆ್‌ದು ಕೊನ್ನು ಗೆಲ್ಲು ತಾನುಮ್ಮಡಿದು ಕಳಿಜನ್‌ ಸುರಾಲಯಮೇಜಕಿ 
ದಾನ್‌ (ಎಕ. ೪111, ಸೊರಬ. ೫೪೨-೬ ; 8007). [?] 

ಕಳ್ಳು "ಕಳ್ಕ್‌' ನೋ. 

ಕಳ್ಳು "ಕಳ್ಕ್‌' ನೋ. 


28 


55 


40 


ಕಳುವು, 


ಕಳ್ಕು (ನಾ). (ಕರಾ) ನದಿಯನ್ನು ದಾಟುವ ಸ್ಥಳ; ಹಾಯ್ಗಡ: 
ಹೊಳೆಯ ಕಳು ಬಂದಿತು. ನದಿಯಲ್ಲಿ ಇಳಿತದ ನೀರು ಕಡಲಿಗೆ ಧಾವಿಸು 
ತ್ತಿತ್ತು (ಮರಮ. ೭೯). [ಆ ಕಟ] 

ಕಳು (ನಾ). ಒಂದು ತೆರಿಗೆ (?): ಮಗ್ಗದೆಜಕೆ ಹೊಗೆದೆಜಕಿ ಲವಣ ಪಂಚ 
ಕಾರುಕ ಕಳು... ಮುಖ್ಯವಾದ ಸರ್ವ ಆಯವನು (ಎಕ. 1%, 
ಚನ್ನಪ. ೬೬-೧೪; 1288) ; ಆನೆಗಳಿಯ ಒಳಗಣ ಕಳಿಂಜಿಯ: ಹಿರಿಯ 
ಮನೆಯ ಕಳು ತುಳುವ ಹೆಗ್ಗಡಿತಿಗೆ ಯಿರಿಸಿದ ಅರುವಾರದ ಬಾಳಿನ ವಿವರ 
(Au. 12-11, ೪೨೪-೪೫ ; 1401). [?] 

ಕಳುಂಗೊಡು (ಕ್ರಿ). ದಾನವಾಗಿಕೊಡು; ಆದಾಯವನ್ನು 
ಬಿಡು (?) : ದೇವರ್ಗ್ಗೆ ನನ್ಹಾದೀವಿಗೆ ನಡವಂತಾಗೆ ಶಿಂಗಳ್ಗೆ ಪೊಂನ 
ಹಾಗವಡ್ಡಿ ಯೊಳೂರ್ಗ್ಗೆ ಕಳುಂಗೊಟ್ಟ ಗದ್ಯಾಣಂ ನಾಲ್ಕು (ಎಕ. Ix; 
ದಾವಣ. ೧೪೦-೧೬ ; 1060). [ಕಳ್ಳು * ಕೊಡು] 

ಕಳುಂಬು (ನಾ). ಕರೆಬೀಳುವಿಕೆ; ಹಾಳಾಗುವಿಕೆ; ಕೆಡುವಿಕೆ (?) : 
ಉದಯಿಪ ರಾಸಿಯಂ ದಿನಪನೀಕ್ಷಿಸೆ ಪುಟ್ಟದೆ ಬಾಟ್‌ ಸಾಗು ಮತ್ತದ 
ಶನಿ ನೋಡೆ ಕಾಡಿಗೆ ಕುಜಂ ನಡೆನೋಡೆ ಕಳುಂಬು [ಪಾಠಾಂ. ಕಳಂಬು, 
ಕಳಂಜು] ರಾಹು ನೋಡಿದೊಡೆಲೆ(ದೆ) ಬಾಡುಗುಂ ... ಇದ ನೋಡ 
ಬಿತ್ತಿಸುವ. ಲಗ್ಗಕೆ ದೋಷಮನಿಷ್ಟ ಅಟ್ಟು ಗಾ (ಆಟ್ಟ್ರಮ. ೯-೧೮). 
"ಕಿಲುಂಬು' ಪರಾ. [ದೇ. ॥ ತಮಿ. ಮಲ. ಕಳೆಮ್ಪು) 

ಕಳುಕ್‌ (ನಾ). ಒಂದು ಅನುಕರಣ ಶಬ್ದ: ಮನಂ ಕ [ಪಾಠಾಂ. ಕೊ] 
ಳುಕೆನೆ ಮುಟುಗಿ ನೆಗೆದ ಹರಿಯಂ ನುಡಿದೆಂ (ಪಂಪಭಾ. ೧೧-೧೧೨). 

[ದೇ. ಗ ತಮಿ. ಕಳುಳ್‌ ; ತೆಲು, ಗಳುಕ್ಳು] 

ಕಳುಕು (ನಾ). ಒಂದು ಬಗೆಯ ತೆರಿಗೆ: ನಲ್ಲೆತ್ತು ಕಳುಕು ಕಂಡಿಕೆವಣ 
ಖಾಣ ನಿಬನ್ಮಿ ನೂಲ ಹದಿಕೆ (ಎಕ, ೪1, ತರೀಕೆ. ೨೦-೨೮; 1185); 
ಕಳುಕು ಕಂಡಿಕೆವಣ ಆನೆಯ ಸೇಸೆ ಕುದುರೆಯ ಸೇಸೆ (ಮೈಆರಿ. ೧೯೪೦, 
೩-೨೫ ; 1215); ನಿಬಂಧಪಣ ೫ ಹಾ ಕಳುಕು ಪಣ ೧ ಹಾ (ಎಕ. ೪. 
-ಬೇಲೂರು. ೭೪-೧೩೭ ; 1261) ; ಕೂಳು ಖಾಣ ಕಳುಕು ಬೆದ್ದ... ಎಲ್ಲಾ 


ಕಿಜುಕುಳಂಗಳು (ಮೈಆರಿ. ೧೯೪೨, ೨೬-೨; 1270), [?] 
ಕಳುಗುಡಿ, "ಕಳ್ಗುಡಿ' ನೋ. 
ಕೆಳುಗುಡ್ಕಿ (ನಾ). ಹೆಂಡಕುಡಿಯುವನು; ಮದ್ಯಪಾನಮಾಡು 


ವವನು: ಜವುಳಿಗ ಭಂಗಿಗ ಕಳುಗುಡಿ ಜೂಜಿಗೆ ಸುಂಕಿಗ ತಲೆಬೋಳಿಸಿ 
(ಕರಿಕ. ೧೦೪-೧೦). [ಕಳ್ಳು (ಆಕಳ್ಳ್‌) + ಕುಡಿ] 

ಕಳುಚು "ಕಳಿಂಚು' ನೋ. 

ಕಳುಪು "ಕಟಾಪ್ರು' ನೋ. 

ಕಳುವ (ನಾ). ಸೇವಕ; ದೂತ (2) ಸ ಕೇಸವದೇವ ಒಡೇರ ಪದದ 
ಕಳುವ ದಂಡಿವಳ್ಳಿಯ ಬಿರಿದು ಬಿ[ಲುಂ]ಕಕಾರ ಬೀಡಿನ ಹನುಮ 
(ಕಣ. 1, ೪೨-೮; 1423); ಕೇಸನದೇವ ಒಡೆಯರ [ಪದದೆ] ಕಳುವ 
ರೊಕ್ಕಿಯ ಬಳಿಯ ಬಿರಿದು ಮಾರ್ಪಡೆಗಿಡಿಗ ಮಲೆವರಗಂಡ 
(ಕಇ. 1; ೪೪-೮; 1423). [2] 

ಕಳುವಡೆ (ನಾ). ಒಂದು ಬಗೆಯ ತೆರಿಗೆ (?): ಈ ಗ್ರಾಮದ ಚತು 
ಸ್ಸೀಮೆಗೆ ಸಲುವ ನಂಜೆ ಪುಂಜೆ. .. ಮಾವಡೆ ಮರನಡೆ ಕಳುವಡೆ ನಾರಡೆ 
ಬಳುಕುನೀರು ಊರಸಂತೆ ಮೊದಲಾದ ಹಲ ಉಪಾಧಿಗಳು ಸಹ... 
ಸರ್ವಮಾನ್ಮವಾಗಿ (ಇ. 12-11, ೪೬೬-೬; 1472). [?) 

ಕಳುವು, "ಕಟಾಪ್ರು' ನೋ. 

ಕಳುವು (ನಾ). ಬಲಿ; ಬಲಿಗಾಗಿ ಇಟ್ಟ ಪಿಂಡ: ಯಸ್ಮ- ಯಾವನ, 
ಬಲಿಂ-ಕಳುವನ್ನು, ಬಲಿಭುಜಃ- ಕಾ ಗೆಗೆಳು, ನ ಉಪಭುಂಜತೆ- 
ಮುಟ್ಟುವುದಿಲ್ಲ (ಬಾಹಟೀ. ೨-೫-೬೨ ವ). [2) 


ಕಳುವೂಟಿ ೧೬೫೨ 


ಕಳುವೂಟಿ, ಕಳವೂಟ, ಕಳಹುವೂಟ, ಕಳಹೂಟ(ನಾ). ಮದುವೆ 


ಯಾದ ಬಳಿಕ ಬೀಗರನ್ನು ಕಳಿಸಿಕೊಡುವಾಗ ಹಾಕುವ ಊಟ; 
ಬೀಗರೂಟಿ: ಮದುವೆಯ ಕೊನೆಯ ದಿನದ ಕಳುವೂಟ ಒಂದಲ್ಲದೆ 
ಅನೇಕರೀತಿ ಗೊಂದಲಮಯವಾಗಿತ್ತು (ವೈನಿ. ೨೬) ಕೆಳವೂಟ: 
ಕಳವೂಟವು: ಮದುವೆಯ ಕಾರ್ಯಕ್ರಮವನ್ನು ಕೊನೆಗಾಣಿಸಿತು 
(ಕಾರುಷ. ೧೫). ಕಳೆಹುವೂಟಿ ; ಕಳಹುವೂಟ, ಅಳಿಯನನ್ನೂ ನಿಬ್ಬಣ 
ತೆರಳಿ ಸಾಗ ಕಳುಹಿಸುವುದ್ಕು ಇದೆಲ್ಲಾ ಸಾಂಗವಾಗಿ ಜರುಗಿದವು 
(ಮಾಮರಾ. ೭೪). ಕಳೆಹೊಟಿ : ಮದಿವಿ. ಮುಗೀತು. ಎಲ್ಲಾರಿಗೂ ಇನ್ನ 
ಕಳಹೂಟ (ಆಮನಿ ೫೯). 
[ಕಳುವು (ಆ ಕಲಾಪ) + ಊಟ) 


ಕಳುಹಣ (ನಾ). ಕಳಿಸುವಿಕೆ: “ಚಟ, ಚಿಟಿ, ಚುಟ -ಪ್ರೈಷ್ಯೇ, 


ಮಾನೇಚ, ಕಳುಹಣದೊಳಂ, ಅಳತೆಯ್ಬೊಳಂ” (ಕಾಶಕ್ಯ. ೧೮). 
[ಕಳುಹು (ಆ ಕಟೀಪು) + -ಅಣ) 


ಕೆಳುಹತ್ತು (ಕ್ರಿ). (2): ಕೆಲರ್‌ ಕಳುಹತ್ತಿ ತೆರಳಿದರು (ಸೌಗಂಧಿ. 


೭೯-೨). [?) 


ಕಳುಹಿಸು, ಕಳಿಹಿಸು (ಕ್ರಿ). ಕಳಿಸು; ಸಾಗಿಸು: ಚತುರಂಗಬಲವನು 


ಬೇಗದಲಿ ಕೊಳುಗುಳಳೆ ಕಳುಹಿಸು (ಕುವ್ಯಾಭೀ. ೧-೯); ವಿದೇಹ 
ಭೂಪನ ಚರರ ಕಳುಹಿಸಿ (ಪಾಠಾಂ. ದ] (ತೊರರಾ: ೧-೧೨-೩) ; ಊಳಿಗ 
ಜನವಂನ ಕಳುಹಿಸಿ (ಎಕ. ೪11, ಶಿವಮೊ. ೧೭-೧೩; 1696); ಅವನ 
ಹೆಂಡತಿ ಅವನನ್ನು ಶ್ರೀ ಕೃಷ್ಣನೆಡೆಗೆ ಕಳುಹಿಸಿದಳು (ಶಾಂಸಜೀ. ೨೮). 
ಕಳಿಹಿಸು; ಪರಭಾರೆ ಸ್ಟೇಶನ ಮೇಲೆ ಕಳಿಹಿಸಲಿಕ್ಕೆ ಸೋಯಿ 
ಆಗುತ್ತದೆ (ಮುಂ ಬವ್ಯಾ. ೧೮೬). 

ಕಳುಹಿಸಿಕೊಳ್‌ - ಬೀಳ್ಳೊಳ್ಳು; ನಿರೂಪ ತೆಗೆದುಕೊಳ್ಳು: 
ಆ ನದೀಸುತನಡಿಗೆಜಗಿ ರನಿಸೂನು ಕಳುಹಿಸಿಕೊಂಡು ಬಹಳ ಮನೋನು 
ರಾಗದಲೈದಿದನು (ಕುವ್ಯಾಡ್ರೋ. ೧-೩೨) ; ಭರತನಾ ಸಹಭವ ಸಹಿತ 
ನಿಜಪಿತನ ಬೀಳ್ಕೊಂಡವನಿಜೇಶನ ಕಯ ಕಳುಹಿಸಿಕೊಂಡು ಕೈಕೆಯನ 
ಭವನಕ್ಕೆದಿದನು ( ತೊರರಾ. ೨-೧-೪); ವೃಂದಾರಕರುಗಳ ಹಿಂಡು ಬದುಕಿ 
ತೆಂದು ಜೀವನು ಕಳುಹಿಸಿಕೊಂಡಡರಿದ, ಸುರಪುರಿಗೆ (ಮೋಹತ. ೫-೬೨). 

[ಕಳುಹು (೮ ಕಟ ಪ್ಯು) + -ಇಸ್ಕು) 


ಕಳುಹು "ಕಟೀಪ್ರು' ನೋ. 
ಕಳೆ, (ಕ್ರಿ). ೧. ಬಿಡು; ತೊರೆ; ವಿಸರ್ಜಿಸು: *ಕಳೆ- ವಿಸರ್ಜನೇ, 


ಕಳಾಯಾಂ ಕ್ಷಳಂ ” (ಶಮಧಾ); ಕಳೆಕಳೆ ಹರಿಗೆತ್ತಿದನರ್ಫ್ಯದರ್ಫ್ಯಮಂ 
ಧರ್ಮುಸುತಾ (ಪಂಪಭಾ. ೬-೪೨); ಸಹಸ್ರಭೋಜನ ಮಾಡಿ :ಬಲಿಯಂ 
ಕಳೆದು (ಎಕ. 1%, ಹೆಗ್ಗಡ. ೧೬-೭; 1021) ; ಬಸವಂ ಜನ್ಮದುರಾಶೆಯಂ 
ಕಳೆದು ಕರ್ಮಾರಂಭವಂ ನೀಗಿ (ಬಸರ. ೩-೧); ನಿನ್ನ ಭಾಗ್ಯವ 
ನೊದೆದು ಕಳೆ ಕೇಡಾವುದೆಮಗೆ (ಕುವ್ಯಾಕ. ೫-೨೭). .೨. (ಕಸ್ಯ 
ಕೊಳೆ, ದೋಷ ಮೊದಲಾದುವನ್ನು) ತೆಗೆದುಹಾಕು; ಹೋಗ 
ಲಾಡಿಸು: ಕಸಮಂ ಕಳೆದು ಬಿತ್ತಿ ಬೇಲಿಯನಿಕ್ಕಿ (ಧರ್ಮಾಮೃ. 
೭-೭೫); ಕಪ್ಪು ಕಿಂಚಿತ್ತಿರೆ ಕಳೆದಿನಿದಮೃತವ ಚಪ್ಪರಿದೀಂಟದಿರ್ದಪರೆ 
(ಮೋಹತ. ೧-೨೦). ೩. ನಿವಾರಣೆಯಾಗು; ಹೋಗು: ಮುನಿ 
ವಧದೋಷಮಾವ ತೆಣದಿಂ ಕಳೆಗುಂ (ಕಾದಂಪೂ.-೮೭೬). ೪. ತಳ್ಳು; 
ಹೊರೆದೂಡು ; ಆಚೆಗೆ ನೂಕು : ಬ್ರಹ್ಮಚರ್ಯಹೀನರನೀ ಸಮಯದ 
ಗೊರವರ್ಕ್ಯಳ್‌ ಕಳೆವೊರ್‌ (ಎಇ. ೫11, ೨೮೧-೧೯; 865); ಮನೆಯಿಂ 
ಪೆಂಡತಿಯನಟ್ಟ ಕಳೆದೊಡೆ (ವಡ್ಡಾರಾ. ೭೭-೧೬) ; ಈ ನಾಣಿಲಿ ಪಾರ್ವನ 
ನೆಟಿದು ಕಳೆಯಿಮೆಂಬುದುಂ (ಪಂಪಭಾ. ೨-೪೮ ವ); ಎನ್ನ ಮೆಯ್ಕ 
ದುರ್ಗಂಧಕ್ಕೆ ಪೇಸಿ ಕಂಡರೆಲ್ಲಮೆಟಕೆದು ಕಳೆಯೆ ( ಚಾವುಂಪು. ೨೬-೭). 


20 


30 


40 


ಕಳೆ 


8 


ಬಟ್ಟಿ, ಆಭರಣ, ಮೊದಲಾದುವನ್ನು ಬಿಚ್ಚಿತೆಗೆ --ಕಳಚು: 
ಉಟ್ಟುದಂ ಕಳೆಯದಿರ್‌ (ಕಾವ್ಯಸಾ. ೯೯೪ ಶೂದ್ರಕ); ಸುಯೋಧನಂ 
. .. ತೊಟ್ಟಿ ಸನ್ನಣ ಮನಪ್ಪೊಡಂ-ಕಳೆಯದೆಯುಮರಮನೆಗೆ ಪೋಗದೆ 
(ಸಂಪಭಾ. ೧೧-೮೨ ವ); ಕೃತಕ ಪುರುಷಾಕಾರಚಿಹ್ನೆಗಳಂ ಕಳೆಯಲ್‌ 
ಮಲ್‌ದು (ಸಂಚ ಶಂ. ೧೯೫-೩); ಹಾವುಗೆಗಳಂಕಳೆದು ಮೆಯ್ಕಿಕ್ಕಿ 
(ಹದ್ದರಾ. ೧-೩೬); ಮಣಿ ಭೂಷಣಂಗಳ ಕಳೆದು (ಮೋಹತ, ೨೧-೨೦); 
ಹಲವು ಜನುಮಗಳ ಬಟ್ಟಿ ಕಳೆವುದಿದೆ, ಕೆಲವಂ ಕಳೆದರು ಉಳಿವುದೊಂದು 
ಇದೆ (ಅರಳು. ೨೬೧-೧೫). ೫. ಒರಸು; ಉಜ್ಜಿತೆಗೆ; ತೊಡೆ: ಪೂರ್ನಾವ 
ನೀಪಾಲಪ್ರಶಸ್ತಿಗಳೊಳೊಂದೊಂದಂ ದಂಡರತ್ನದಿಂ ಸೀಂಟಿ ಕಳೆದು ನಿಜ 
ಪ್ರಶಸ್ತಿ ಗೆಡೆಮಾಡಿ (ಆದಿಪು. ೧೩-೭೧ ವ); ಅಪರಾಜಿತಾಬ್ದ ಮಿತ್ರಂ ಕಳೆದಂ 
»» * ಅರೆಸಿಯರ ಮುಖಾಬ್ಜಶೋಕ ಹಿಮಜಲಮಂ (ಶಾಂಕಿಪು. ೧೧೯೫); 
ತನ್ನ ಮೇಲುದಜ ಸೆಜಿಂಗಿನಿಂದಾತನ ತಲೆಯ ಮೇಲೆ ಕೆದಜೌಶಿರ್ದ ಭೀಮ 
ಸೇನನ ಚರಣರಜಮಂ ತೊಡೆದು ಕಳೆದು (ಗದಾಯು . ೯-೨೨ ವ). 
೬. ನಾಶಮಾಡು: ಪಗೆವರ ಗಂಟಲ ಬಳೆಯನೊಡೆದು ಕಳೆವುಡನನು 
ಕರಿಸುವಂತೆ ತೀವಿ ತೊಟ್ಟ ಮುಂಗೈಯ ಬಳೆಗಳ ನೊಡೆದು ಕಳೆದು 
(ಪಂಪಭಾ. ೮-೧೦೦ ವ) ; ಪುಣಿಸೆಯ ಕೊನರುಮುಪ್ಪುಂ ಕಣ್ಬೀನೆಯಂ 
ಕಳೆವುದು (ಧರ್ಮಾಮೃ. ೯-೧೦೮) ; ವರ ಹುತಾಶನಗಿಳ್ಳಿ ಕಳೆವೆನು ವರ 
ಕುಮಾರಕರಿಲ್ಲದಂಗವನು (ಕುವ್ಯಾಅ. ೨೫-೨೬). ೭. ಆರಿಸು; ಶಮನ 
ಗೊಳಿಸು; ಪರಿಹರಿಸು: ಸುಚಿದೂದುವ ಗಾಳಿ... ಕಾಂತೆಯರ್ಕಳ 
ಪರಿಶ್ರಮಮಂ ಕಳೆದತ್ತು (ಕಾವ್ಯಸಾ. ೭೩೮ ಶೂದ್ರಕ); ಅನುಶಯಮಾದು 
ದಿಂದೆನಗೆ ಸಂಶಯಮಂ ಕಳೆ ಕೌರವಾಂತಕಾ (ಗದಾಯು.೧-೫೬) ; ನಿನ್ನ 
ಕಂಗಳ ಬಜನ ಕಳೆವೆನು ಬೆನ್ನಲಿರು ನೃಪ ನೋಡು (ಕುವ್ಯಾದ್ರೋ. 
೧೫-೬) ; ನಿನ್ನಯ ಮುನಿಸನು ಕಳೆವುದಕೆನ್ನಳವೆ (ಕಂನವಿ. ೬-೧೭೧). 

ಕಳೆದಿಡು- ಬಿಟ್ಟುಕೊಡು; ತ್ಯಾಗಮಾಡು : ಕಳೆದಿಡುವುದೆ ಕಷ್ಟಂ 
ಭೂತಳರಾಜ್ಯ ನಿಮೋ ಹಮಚರರುಚಿಸಂಚಳಮಿಂತಳವುಗಿಡಿಸಿದುದು ಮನು 
ಕುಲತಿಳಕನುಮಂ (ಆದಿಪು. ೧೪-೧೨೧). ಕಳೆದುಕೊಳ್‌-೧. ಸ್ವೀಕರಿಸು; 
ತೆಗೆದುಕೊಳ್ಳು; ಕೈಗೆತ್ತಿಕೊಳ್ಳು: ಆ ಲೇಖನಮಂ ಕಳೆದುಕೊಂಡು 
ನಿಮಿರ್ಚಿ ನೋಟ್ಟನ್ನೆಗೆಂ (ಕಾದ ೦ಂಪೂ ೮೦೦); ಪೊನ್ನೆಲ್ಲಮನೀತನೆ 
ಕಳೆದುಕೊಂಡುದರ್ಕೆ ಸಾಕ್ಷಿಯುಂಟು (ಪಂಚ ತಂ. ೧೨೧-೧೧); ಹರಿ 
ಕಳೆದುಕೂಂಡನು ನರಗೆ ಕೊಟ್ಟಿನು ಹೋಳಿಸಿದ ಕರ್ಪುರದ ವೀಳೆಯವ 
(ಕುವ್ಯಾದ್ರೊ ೮. ೧೦-೩೭). ೨. ಸೆಳೆದುಕೊಳ್ಳು ; ಒತ್ತಾಯದಿಂದ 
ಕಿತ್ತುಕೊಳ್ಳು : ಆತಂ ನೀತಿಬಾಹ್ಮನಪ್ಪುದಆರಂ ಪೂರ್ವಾಪರ ವಿಚಾರ 
ವಿಕಳನಾಗಿ... ಅನೇಕರ ವೃತ್ತಿ ಪ್ರಪತ್ತಿಗಳಂ ಕಳೆದುಕೊಂಡು (ಪಂಚತಂ. 
೨೮-೪) ; ಅಂತು ಭುಜ್ಮಬಲಾಡಂಬರದಿನಂಬರೆಂಗಳಂ ಕಳೆದುಕೊಳ್ಳುದುಂ 
(ಜಗವಿ. ೬-೯ ವ). ೩. ನೀಗಿಕೊಳ್ಳು ; ಇಲ್ಲದಂತೆ ಮಾಡಿಕೊಳ್ಳು : 
ಅವುಗಳ ಮೂಲಸ್ವರೂಪವನ್ನು ಕಳೆದುಳೊ ಳ್ಳ ದೆ. ಉಳಿಸಿಕೊಂಡವು 
(ದ್ರಾವಿವಿ. ೩೦). (ದೇ, ॥ ತಮಿ. ಕಳ್ಳೆ; ಮಲ. ಕಳ; ಶುಳು. ಕಳಿ, ಕಳೆ] 


ಕಳ್ಳೆ "ಕಟಕಿ? ನೋ. 
ಕಳ್ಳೆ(ನಾ). ೧. ಮುಖ್ಯಬೆಳೆಯ ನಡುವೆ ಬೆಳೆಯುವ ಹುಲ್ಲು,--ಕಸ: 


ಕಿತ್ತು ಕಳೆವಂ ಕ್ಷುತ್ತಿಪಾಸಾದಿ ಕಳೆಗಳಂ (ಇಳಿರ. ದೇ. ೪೮-೨೨); 
ಗಂಧಶಾಲಿಯ ಬತ್ತದೊಳಗಿರ್ದ ಕಳೆಯ ಕೀಳ್ವಂದದೆ ಖಳರ ತೀರ್ಕಣಿಸಿ 
(ಮೋಹತೆ. ೪೨-೭೩); ಬೇಡವಾಗಿರುವ ಗಿಡವನ್ನು ಕಳೆಯೆಂದು 
ಭಾವಿಸಬೇಕು (ತರಬೆ. ೧೨). ೨. (ಆಲಂ) ವ್ಯರ್ಥವಾದದ್ದು ; 
ನಿಷ್ಟ್ರಯೋಜಕವಾದದ್ದು : ಇಂದಿನ ಸಾಹಿತ್ಯ ಸೃಷ್ಟಿಯಲ್ಲಿ ಕಳೆಯೇ 
ಜಾಸ್ತಿ ಇದೆ (ರೂಢಿ). 

[ದೇ. ॥ ತಮಿ. ಕಳ್ಳೆ; ಮಲ. ಕಳ; ಕೊಡ. ಕಳೆ; ತೆಲು. ಕಲಪು) 


ಕಳೆ 


ಕಳೆ (ನಾ). ಹೆರಿಗೆಯ ಬೇನೆ, “ನೋವು: ರಮಾಬಾಯಿ ದಿನ ತುಂಬಿದ 
ಬಸುರಿ. ಅಂದಿನ ಮುಂಜಾವಿನಿಂದಲೂ ಅವರಿಗೆ ಕಳೆ ಬರೆತೊಡಗಿದ್ದವು 
(ಶ್ರಿರಂಗ. ೧೮). (ದೇ. ./ ತಮಿ, ಕಳ್ಳಿ] 

ಕಳ್ಳೆ "ಕಟ್ಕಿ' ನೋ. 

ಕಕ್ಕೆ "ಕಲ್ಕೆ' ನೋ. $ 

ಕಳೆಕಟ್ಟು "ಕಳೆಗಟ್ಟು' ನೋ. 

ಕಳೆಕೀಳು "ಕಳೆಗೀಳ್‌? ನೋ 

ಕಳೆಗಟ್ಟು, ಕಳೆಕಟ್ಟು (ಕ್ರಿ). ೧. ಸೊಗಸು ಹೆಚ್ಚಾಗು; ಬಣ್ಣವೇರು ; 
ಮನೋಹರವಾಗು: ನಾಲ್ಕಾರು ದಿನದ ಲೋಲಾನ ಸಹವಾಸದಿಂದ 
ಕಳೆಗಟ್ಟಿ ಹುಡುಗಿತನದ ಸಿಂಗಾರ ಮಿರುಗಿಡುತ್ತಿದ್ದಿತು (ಜಯಂತ. 
೪೧೫) ; ಅವನಿಂದ ತನ್ನ ವೃಂಡವಾದನಕ್ಕೆ ವಿಶೇಷ ಕಳೆಗಟ್ಟುತ್ತಿದೆಯೆಂಬ 
ಸತ್ಯವನ್ನು ಅರಿತನು (ಫಲಸಂ ೩೪ *ಳೆಕಟ್ಟು : ೧. ಶೃಂಗಾರವು 
ಸರ್ವಜನಪ್ರಿಯವಾದ ರಸ. ಅದನ್ನು ವರ್ಣಿಸದಿದ್ದರೆ ಕಳೆಕಟ್ಟುವುದಿಲ್ಲ 
(ಭಾರದ. ೪೪೮). ಲಿ. ಸೊಬಗನ್ನು ಒದಗಿಸು; ಸೊಗಸನ್ನು 
ಉಂಟುಮಾಡು ; ಅವನ ಪಾತ್ರವಂತೂ ನಾಟಕಕ್ಕೇ ಕಳೆಕಟ್ಟು 
ನಂತಿತ್ತು (ಆಲಹೂ. ೧೨). 

(ಕಳ್ಳಿ (ಕಲೈ) * ಕಟ್ಟು) 

ಕಳೆಗಳೆ (ಕ್ರಿ). ಕಾಂತಿಗುಂದು ; ಬಣ್ಣಗೆಡು: ಪೂರ್ವಾದ್ರೀಂದ್ರದೊಳ್‌ 

ಚಂದ್ರಿಕೆ ಕಳೆಗಳೆದೀಗಳ್ಪೆಡಂಮೆಟ್ಟಿ ಪೋಗುತ್ತಿದೆ (ರಾಜಶೇ. ೧೩-೪೫). 
[ಕಳ್ಳಿ (ಎ ಕಲೈ) 4 ಕಳ್ಕೆ (ಆ ಕಲಕ್ಕಿ)) 

ಕಳೆಗೀಳ್‌, ಕಳೆಕೀಳು, ಕಳೆಗೀಳು (ಕ್ರಿ). ಹುಲ್ಲು, ಕರುಕೆ ಮೊದ 
ಲಾದವನ್ನು ಕೀಳು;` ಕಸವನ್ನು. ತೆಗೆದುಹಾಕು: . ಅಗೆವೊಯ್ವ 
ಕಳೆಗೀಳ್ವ ಬೆದೆಯ ಬಿಚ್ಚುವ ನೀರ ಬಗೆಯಜಕಿದೊಡುವ (ಕುರಾಸಾಂ. 
೨-೩೫). ಕೆಯ್ಯೊಳಗೆ ಕಳೆಗೀಳುತಿರೆ ಕಂಡು (ನಂಬಿರೆ. ೧೧-೬೩). 


20 


ಸಹಾಯದಿಂದಲೇ ಮಾಡಬಹುದು (ವ್ಯವಮ. ೨೧) ; ಹೊಲದಲ್ಲಿ ಕಳೆ 
ಕೀಳುತ್ತಿದ್ದ ರೈತರು (ಪುನಕು. ೨೬೩). ಕಳೆಗೀಳು: ಪೊಜವೊಳಲ 
ಗದ್ದೆಗಳ ಕೆಸಜಕೊಳಗೆ ಕಳೆಗೀಳುತಿರಲು (ಸೌಂದಪು. ೧೧-೧೨). 
[ಕಳ್ಳೆ * ಕೀಳ್‌, (೮ ಕೀರ್ಡ್‌)) 
ಕಳೆಗೀಳು "ಕಳೆಗೀಳ್‌' ನೋ. 
ಕಳೆಗುಂದಿಸು (ಕ್ರಿ). ಕಾಂತಿಹೀನವಾಗುವಂತೆ ಮಾಡು ; ಕುಗ್ಗಿಸು; 
“ಮಸುಳಿಸು ? (ಗಂಗಾಮ.೨೫೨). 
(ಕಳೆಗುಂದು (ಆ ಕಲೆಗುಂದು) * -ಇಸ್ಕು] 
ಕಳೆಗುಂದು "ಕಲೆಗುಂದು? ನೋ. 
ಕಳೆಗೆಡು (ಕ್ರಿ). ಕಾಂತಿಹೀನವಾಗು ; ಬಣ್ಣಗೆಡು ; ನಿಸ್ತೇಜವಾಗು: 
ಚಿಂತೆಯನಾಳ್ಸ ಂತೆವೊಲೋಷಧೀಶ್ವರಂ. ಕಳೆಗೆಟ್ಟಂ (ರಾಜಶೇ. ೧೨-೧೩); 
ಈ ಮಗುವಿನ ದೇಹ ಕಳೆಗೆಟ್ಟು ಕಟ್ಟಿಗೆಯಂತಾಗಿದೆ (ವಚಭಾ. ೩೪೩); 
ಅಮಲನು ಕಳೆಗೆಟ್ಟಿ ಮುಖ ಮಾಡಿಕೊಂಡು ಹೊರಟುಹೋದನು 
(ಇಪ್ಪ ಕ. ೨೬೪). 
[ಕಳ್ಳೆ (ಎಕರೈ) + ಕೆಡು] 
ಕಳೆಗೆದಜು (ಕ್ರಿ). ಚೆಲುವನ್ನು ಬೀರು; ಕಾಂತಿಯನ್ನು ಸೂಸು: 
ಮಾರುತಸ್ಪರ್ಶದಿಂ ಸೋಗೆಗಳ ಕಣ್ಗಳ ಕಳೆಗೆದಜುತಿಹ ಶಿಖಿಗಳಿಂ,.. 
ಸತ್ಯೇಂದ್ರನೆಸೆದಂ (ಭಾವಚಿಂ. ೪-೨೦). 
[ಕಳ್ಳೆ (ಐ ಕಲೈ) + ಕೆದಟ್ಟು («ಆ ಕೆದೆಜ್‌,)] 
ಕಳೆಗೇಡಿ (ನಾ). ಕಳೆಯಿಲ್ಲದವನು; “ಅಸಡ್ಡಾಳ, ಕುರೂಪಿ? 
[ಕಳೆ (ಎ ಕಲ್ಕೆ) *--ಕೇಡ್ಕಿ) 


30 


40 


45 
(ಜಾನಕೋ. ೩೬). 


ೆ ೧೬೨೬. 


ಕೆಳೆಕೀಳು: ಸಾಲುಗಳ ಮಧ್ಯದಲ್ಲಿ ಕಳೆಕೀಳುವುದನ್ನು ... 


ಕಳೆವಂಜಳ 


ಕಳೆಗೊಡು (ಕ್ರಿ). ಕಾಂತಿಯನ್ನು ಉಂಟುಮಾಡು; ಸೊಗಸು 
ಗೊಳಿಸು; ಚೆಲುವಾಗಿಸು : ಕಳೆಗೊಡದ ನೆಲನಿಲ್ಲ ಗೈರಿಕ ಬೆಳಗದಚಲ 
ಗಳಿಲ್ಲ (ಬಿಜ್ಜಪು. ೧೭-೫) ; ಬಂದಳು ಹೆಂಡತಿ ಜೀವಕೆ ಕೆಳೆಗೊಟ್ಟು ಕಳೆ 
ಗೊಟ್ಟರ್ದಳ್‌ (ನಲ್ಮೆ. ೪); ಪಕ್ಕ ವಾದ್ಯದವರೂ ತಮ್ಮ ಸಂಪೂರ್ಣ 
ಸಾಮರ್ಥ್ಯದಿಂದ ಕಚೇರಿಗೆ ಕಳೆಗೊಡುತ್ತಿದ್ದರು (ಸಂಗೀತ. ೫೫). 

[ಕಳ್ಳೆ (ಎಕಲೈ) + ಕೊಡು] 

ಕಳೆಗೊಳ್‌ (ಕ್ರಿ). ಬಣ್ಣವೇರು ; ರುಚಿಹೊಂದು; ಸೊಗಸುಗೊಳ್ಳು; 
ಚೆಲುವಾಗು. "ಕಳೆಗೊಳಿಸು? ಪರಾ. [ಕಳ್ಳೆ (ಎಕಲೈ)* ಕೊಳ್‌] 

ಕಳೆಗೊಳಿಸು (ಕ್ರಿ). ರುಚಿಕೊಡು; ಬಣ್ಣ ಕೊಡು ; ಚೆಲುವುಗೊಳಿಸು 
ಆ “ಭಿಕ್ಷಾಂದೇಹಿ'ಗೆ,, . ಬಗೆಯನ್ನು ಹೊಸೆದು ಕಳೆಗೊಳಿಸಿ 
ಅಂತರಂಗದ ಹಾಡನ್ನು ಹಾಡುವ ಆದೊಂದು ಶಕ್ತಿ ಇರಲಿಲ್ಲ (ನಾಡೋಜ. 
ava). [ಕಳೆಗೊಳ್‌ + -ಇಸ್ಕು] 

ಕಳೆಜೂಟಿ (ನಾ). (ಚಂದ್ರ) ಕಳೆಯನ್ನು ಜಟೆಯಲ್ಲಿಟ್ಟು ಕೊಂಡ 
ವನು; ಚಂದ್ರಚೂಡ; ಶಿವ: ಎಳೆಯ ಮಾಂದಳಿರು 'ಪೊಟ್ಟುಳಿ 
ಮುದ್ದುಳೇಸರಿ ಕಳೆಜೂಟನಣುಗ ನೇಯುವನು (ಅಮುಸಾಂ. ೪-೨೫) ; 
ಕಳಶಕ್ಕೆ ಕಾಣಿಕೆಗಳನಿಕ್ಕಿ ಬಸವಣ್ಣ ಕಳೆಜೂಟನ ಪೊಗಳಿದನು (ನಿಜಸಾಂ. 

[ಕಳ್ಳೆ (ಕಲೈ) 4 ಜೂಟ] 

ಕಳೆತ (ನಾ). ಕಳೆದು ಹಾಕುವಿಕೆ ; ತಪ್ಪಿಸುವಿಕೆ : “ನಷ್ಟ ; ಹಾನಿ; ಅಪ 
ಹರಣ ; ಕಳೆಶ ” (೧೧1೪೩೭೦೩ ಇಂಕನಿ.). [ಕಳ್ಳೆ (೮ ಕಲ್ಕಿ) +-ತ್ಮ] 

ಕಳೆದುಂಬು (ಕ್ರಿ). ಚೆಲುವು ತುಂಬಿರು; ಕಾಂತಿಯುಕ್ತವಾಗು : 
ಬೆಚ್ಚನೆಯ ದೇಹ, ಕಳೆದುಂಬಿದ ಮುಖ (ಪುನರು. ೨೨೨). 

[ಕಳ್ಳೆ (ಎಕಲೈ) + ತುಂಬು] 
ಕಳೆದೆಗೆ (ಕ್ರಿ). ಎ ಕಳೆಗೀಳ್‌:: ಬಿತ್ತೊಮ್ಮೆ ಹರಗಿ ಕಳೆದೆಗೆದರಾ ಬೆಳೆಯು 
[ಕಕ್ಕೆ * ತೆಗೆ) 


೩೦-೧೭೮). 


ಎತ್ತಗೈಯುದ್ದ (ಸರ್ವಜ್ಞ. ೧೩೫೮). 
ಕಳೆದೋಲು "ಕಲೆದೋಜು' ನೋ. 
ಕಳೆಬರ "ಕಳೇಬರ? ನೋ. 
ಕಳೆಮೆಳೆ (ನಾ). ಕಳೆಸಸ್ಕಗಳ ಹೊದರು, ಗುಂಪು: ಕಳೆಮೆಳೆಯ 

ಕಿತ್ತಲ್ಲದೆ ಹೊಲ ಶುದ್ಧವಲ್ಲ (ಮೋಳಿಮಾ. ೧೬೯-೯೩೧) ; ಧಾನ್ಯಗಳನ್ನು 

ಬಿತ್ತಿ ಕಳೆಮೆಳೆಯಂ ತೆಗೆದು (ವಚಶಾ. 11, ೭೬). [ಕಳ್ಳೆ * ಮೆಳೆ] 
ಕಳೆಯಿಸು (ಕ್ರಿ). ಆಚೆಗೆ ತಳ್ಳು; ಓಡಿಸು: ಅಟ್‌ಯಿಸಿ ಪ[ಗೆ]ಯಂ 
ಕಳೆಯಿಸಿ (ಸೌಇಇ. 2-1, ೧೦-೧೨ ; 864) ; ಚಾಣಾಕೈನೆಂಬ ಭಟ್ಟಿನಂ 

ನಂದಂ ಪರಿಭವಿಸಿ ನೂಂಕಿಯಟ್ಟ ಕಳೆಯಿಸಿಡೊಡೆ (ವಡ್ಡಾರಾ. ೭೫-೭). 

(ಕಳೆ, * -ಇಸ್ಕು] 

ಕಳೆಯಿಳಿ (ಕ್ರಿ). ಕಳೆಗುಂದು: ಎಕಲವಿಂಕನು ಕಳವಳಿಸಿ ಮೊಗದೊಳ್‌ 

ಮುಕ್ಕಾಲು ಕಳೆಯಿಳಿದು (ಸೌಗಂಧಿ. ೧೯೦-೧೫). 
[ಕಳೆ (ಎ ಕಲ್ಕೆ) * ಇಳ್ಳಿ`(ಆ. ಇಟಕ್ಕಿ)] 

ಕಳೆಯೇರು "ಕಳೆಯೇಟು' ನೋ. 

ಕಳೆಯೇಖು, ಕಳೆಯೇರು (ಕ್ರಿ). ಕಾಂತಿ ಹೆಚ್ಚಾಗು; ಬಣ್ಣವೇರು ; 
ಉತ್ಸಾಹಹೊಂದು ; ಸೊಗಸುಗೊಳ್ಳು : ಕರಣಂಗಳ್‌ ಕಳೆಯೇಜಕಿ 
ಲೋಚನಯುಗಂ ಸೀರೇಆಕಿ (ಪಂಪಾಶ. ೧೮) ; ಸಮರೋತ್ಸನಮತಿ ಸಲೆ 
ಕಳೆಯೇಟದುದವಂಗೆ (ಕಬಶಂ. ೪-೫೭). *ಕಳೆಯೇರು : ರಾಜರ 

ಘನತೆಯು ಅಡಗಿ ಪ್ರಜೆಗಳ ಪ್ರಭುತ್ವಕ್ಕೆ ಕಳೆಯೇರಿದೆ (ಪ್ರಬಂಧ. ೧). 

[ಕಳ್ಳೆ (- ಕಲ್ಕೆ) ೬ ಏಜ್ಮು (ಆ ಏಲ್‌) 
ಕಳೆವಂಜಳೆ, ಕಳವಂಜಳ (ನಾ). ಒಂದು ಬಗೆಯ ಶ್ರೇಷ್ಠವಾದ 
ಅರಿಸಿನ (8). ಕಳೆವಂಜಳೆ: “ತಿಗುರಿನ ಅರಿಸಿನ” (ಚತು. 


ಕ. 3, ೬೩). (ಕಳ್ಳಿ (ಕಲೈ) *. ಮಂಜಳ)] 


ಕಳೆನರ 


ಕಳೆವರ "ಕಳೇಬರ ನೋ. 

ಕಳೆವೆಯಿ "ಕಲೆವೆಟು' ನೋ. 

ಕಳೆನೆಲ್‌ (ನಾ). ಕಲಾಪೂರ್ಣನಾದ ಚಂದ್ರ; ಕಳೆಯುಳ್ಳ ಚಂದ್ರ: 
ತಾರಾಸಮುದಾಯ ಮ ಧ್ಯ ದಲಿ ಬೆಳಬೆಳಗುತ್ತ ಕಳೆವೆಆಕಿಯು 
ಶೋಭಿಸಿದನು (ನವಮೋ. ೨೩೬-೩೪). [ಕಳ್ಳೆ (ಎಕಲೈ) + ಪೆಟ್‌] 

ಕಳೇಬರ, ಕಳೆಬರ, ಕಳೆವರ (ನಾ). - ಕಲೇವರ : ಗಂಗಾಜಲಸ್ನ್ನಾನ 
ಸರಿಪೂತ ಕಳೇಬರಂ (ರಾಮಾಶ್ವ. ೩೨-೧); ವಿಭೂತಿ ಶೋಭಿತ ಕಳೇಬರನ್‌ 
(ಶ್ರೀರಾಮಾ. ೪೭-೫೩೯) ; ನಾಗದೇವನ ಕಳೇಬರ (ದಾನಚಿಂ. ೧೫೫). 
ಕಳೆಬರೆ: ಅನೇಕ ಜಾತೀಯಂಗಳಾದ ಕಳೆಬರೆಗಳಂ ಪೆಗಲೊಳ್‌ ಪೊತ್ತು 
(ಸೌಗಂಧಿ. ೩೪೬-೧೩). ಕಳೆವರೆ: ಹಲವು ಕಾಲದ ತಪದಲೌಕಿದ 
ಕಳೆವರದ ಕರ್ದಮನು ನಿಮಿಷಕೆ ಕಳಿದು (ನಿಧಾಗ. ೩-೧೦-೧೨) ; 
ಕಾಂತನ ಕಳೆವರದ ಸೋಂಕಿನಲಿ ಕಳೆಯೇ ಅ ದಳು ಕಮಳಾಕ್ಷಿ 
(ಕೋಗಯ. ೧೫-೮೬). (ಸಂ. ಕಲೇವರ)] 

ಕಳೇವರ "ಕಲೇವರ ನೋ. 

ಕಳೊಸ (ನಾ). -ಒಬ್ಬಾತನ ಹೆಸರು: ನೊಕ್ಕಿ ಊರೊಳ್‌ ಅಗ್ಗಡಿ 
ಕಳೊಸ ಕೊಟ್ಟಿ ನೆಲ ತೆನೆನ್ನಕೆ' ಕಾಡೆಜುಕು ಸಾಕ್ಷಿ (ಮೈಆರಿ. ೧೯೧೬, 
೧೩-೭; 726). ಓ "ಅಗ್ಗಡಿ ಕಳೊಸ' ಎಂಬ, ಸಮಸ್ತ್ರಪದವಿರ 
ಬಹುದೆ? [2] 

ಕಳೋನ್ನತ (ನಾ). ೧. ಕಳೆಗಳಿಂದ ಉನ್ನತನಾದವನು ; ಪೂರ್ಣ 
ಚಂದ್ರ. ೨. ಕಲಾಕೌಶಲ್ಯದಿಂದ ಶ್ರೇಷ್ಠನಾದವನು. ೧, ೨: ತನ್ನಯ 
ತನಯನನಮಳ ಕಳೋನ್ನತನಂ ನೋಡಿ ವಾರ್ಥಿ ಪೆರ್ಚುವ ತೆಅದಿಂ 
ತನ್ನಯ ತನಯನನಮಳ ಕಳೋನ್ನತನಂ ನೋಡಿ ಪೆರ್ಚುವಂ ನೃಪ 
ತಿಳಕಂ (ಚಂದ್ರಪು. ೫-೨). 

[ಸಂ. ಕಲೋನ್ನತ (ಕಲಾ ೬ ಉನ್ನತ)) 

ಕಳ್ಳನೆ "ಕಟ್ಟಿನೆ' ನೋ. 

ಕಳ್ಳನೆಗೆಯ್‌ (ಕ್ರಿ). ಬೆರಗಾಗು; ಸೋಜಿಗಪಡು (?) : ಪರಿಜನಂ 
ಪುರಜನಂ ಕಂಡು ಕಳ್ಳನೆಗೆಯ್ವುತಿರೆ (ಪಾಸೋಪು. ೮-೪೪). 

[ಕಳ್ಳನೆ (£ ಕಟ್ಟನೆ) * ಗೆಯ್‌ (೮. ಕೆಯ್‌,)] 

ಕಳ್ಳುಡಿಹಿ "ಕಳ್ಗುಡಿಪಿ? ಕೋ. 

ಕೆಳ್ಕೊಂತು (ನಾ). ಒಂದು ಸ್ಥಳದ ಹೆಸರು : ಪ್ರಾಳ್ಗೊಳ ಕಳ್ಕೊಸ್ತಿನ 
ಡೆವನುರ ದ್ವಿಶನ್ಸಿಯೆ (ae. ೪27, ೧೭೩; ೪೮೧ ?). [?] 

ಕಳ್ಗೆ "ಖಳ್ಗ' ನೋ. 

ಕಳ್ಳೆತ್ತಲೆ "ಕರ್ಗಟ್ಹಲೆ' ನೋ. 

ಕಳ್ಲಾಳಿ (ನಾ). ಕಳ್ಳಿನಂತೆ ಪ್ರಭಾವ ಬೀರುವಗಾಳಿ; ಮಾದಕವಾದ 
ಗಾಳಿ: ಮಿದುಳ್ಗೆ ಸಮ್ಮೋಹನಭ್ರಾಂತಿಯಂ ತೀವಿ, ಪುಸಿನಿದ್ದೆಯಂ 
ಪ್ರಜ್ಞೆಯಂ ಮಳ್ಳಿಶೋಲ್‌ ಕಳ್ಳಾಳಿಯಾಗಿ ತೀಡಿದನವನ ನಾಸಿಕದ 
ಸೀಮೆಯೊಳ್‌ (ಶ್ರೀರಾಮಾ. ೪೬೪-೫೨೨). 

[ಕಳ್‌ * ಗಾಳಿ] 

ಕಳ್ಲೀಳೆ (ನಾ). ಹೆಂಡಕುಡುಕ: ಅವನು ವೈದ್ಯರ ಭಾಷೆಯಲ್ಲಿ 

ಹೇಳುವುದಾದರೆ ಕಳ್ಳೀಳನಾದನು (ಪುನರು. ೫೬೪). 
[ಕಳ್ಗೇಳು + - ಆ] 

ಕಳ್ಳೀಳು (ನಾ). ಕುಡುಕತನ; ಮದ್ಯ ಲಾಲಸೆ: “ಮದ್ಯಕುಡಿಯುವ 
ಅತ್ಯಾಶೆ; ಕುಡಿತದ ಹುಚ್ಚು; ಕಳ್ಗೀಳು; ಮದ್ಮೋನ್ಮಾ! ನ (Dipso- 
ಜ೩೨1೩. ಇಂಕನಿ) ; ಅವನಿಗೆ ಕಳ್ಗೇಳು ಹೆಚ್ಚಾಗಿ ಬಾಳು ಹಾಳಾಯಿತು 
(ರೂಢಿ). [ಕಳ್‌ + ಗೀಳ್ಕು] 

ಕಳ್ಳು "ಕರ್ಗು,' ನೋ. 


೧೬೫೪ 


25 


40 


ಕಲ್ತ? 


ಕಳ್ಲುಡಿ, ಕಳುಗುಡಿ, ಕಳ್ಳುಗುಡಿ (ಕ್ರಿ). ಹೆಂಡವನ್ನು ಕುಡಿ; 
ಸೆಕೆಯನ್ನು ಕುಡಿ: ಕಳ್ಳುಡಿದವರಂದಮಿಂತಂ ಸಿರಿ ಸಾರ್ತರೆ ಸಾರ್ವದು 

ಕಳ್ಳುಡಿದರಂತೆ ಮತಿಗಿಡುತ್ತುಂ (ಧರ್ಮಾಮೃ. 
೧-೧೬೦) ; ಅಡಗಿನ ಬಸನಿಗರ್ಗ್ಗಂ ಕಳ್ಲುಡಿವವರ್ಗ್ಗಂ ವೃತ್ತಿಲೋಪಂ 
(ಸೌಇಇ. 1x-, ೧೧೭-೩೭; 1055). *ಕಳುಗುಡಿ: ಕಳುಗು 
[ಪಾಠಾಂ. ಕು]ಡಿದ ಮೂಳಿಯರು ನಗಿಸಿದರು ಬೀದಿಯ ಜನವನು 
(ಹಚಕಾ. ೪-೪೬). ಕಳ್ಳುಗುಡಿ: ಆಡಗೆಂ ತಿಂಬ ಮನುಜನಂ ಕಳ್ಳು 
ಗುಡಿದ(ವ)ನುಂ ಪಾದರಿಗನುಂ (ಚಾವುಂಪು. ೯೬). (ಕಳ್‌ + ಕುಡಿ] 

ಕಳ್ಳುಡಿಕ (ನಾ). ಹೆಂಡ ಕುಡಿಯುವವನು ; ಹೆಂಡಕುಡುಕ: ಕೆಟ್ಟ 
ಕಳ್ಳುಡಿಕ ರಕ್ಕಸರ ತಾನೀಗಳೆಕ್ಯತುಳದಿಂದೆನ್ನ ಬಲವನುಕೆ ಸದೆಪುತಿಹರು 
(ಘೋರಾಸು. ೮-೫). (ಕಳ್‌ + -ಕುಡಿಕ] 

ಕಳ್ಳುಡಿಕಿ (ನಾ). ಹೆಂಡ ಕುಡಿಯುವವಳು: ಕಳ್ಳುಡಿಕಿಗಳುಂ 
ನಿರ್ದಯರುಂ ಮಾಡದ ಪಾಪಮಿಲ್ಲ (ಧರ್ಮಾಮೃ. ೧೨-೧೪೯). 

[ಕಳ್ಳುಡಿಕ + -ಇ್ಯ) 


(ಪಂಪಭಾ. ೨-೪೯) ; 


ಕಳ್ಳುಡಿಪಿ, ಕಳ್ಳುಡಿಹಿ, ಕಳ್ಗುಡಿಹಿ, ಕಳ್ಗುಡುಹಿ (ನಾ). ೧.- ಕಳ್ಳು 


ಡಿಕಿ: ಕೂಸಂ ಕೊಂದು ಪೂಳ್ಗು ಕಳ್ಗೆ ಕೊಟ್ಟು ಕುಡಿದ ಕಳ್ಳುಡಿಪಿಯ 
ಗೆಯ್ದ ಅಕೃತ್ಯ ಮನಾಕೆಯ ಮಗನಿಂದೆಮಜಕಿದು (ಚಾವುಂಪು, ೯೬-೧೧). 
ಕಳ್ಳುಡಿಹಿ: ೨. -ಕಳ್ಗುಡಿಕ: “ಪಾನಶೌಂಡ।-ಕಳ್ಳುಡಿಹಿ” (ನೀತಿವಾ. 
೧೪-೮). ಕಳ್ಳುಡಿಹಿ: ೨. ಮೆಯ್ದೂಕವಳಿದು ಕಳ್ಳುಡಿಹಿಯಂತೆ 
ತೂರಾಡುತ್ತ (ಬೆಟ್ಟ ಆ. ೨೧೫-೨೫). ಕ ಳ್ಸು ಡುಹಿ: ೨. ನೆಣ 
ಕಳ್ಳುಡುಹಿಗಳಂ ಕಂಡಜ್‌ಯದೆ ಕಳ್ಳುಡುಹಿಯೆಂದೊಡಾ ನುಡಿಗೆ ಕರಂ 
ಮಜುಗುವೆರೆನೆ (ಧರ್ಮಾಮೃ. ೯-೧೩೭). [ಕಳ್‌ + ಕುಡಿಪಿ) 
ಕಳ್ಳುಡಿಹ (ನಾ). ಹೆಂಡ ಕುಡಿಯುವಿಕೆ; ಮದ್ಯಪಾನ: “ಪಾನಂ 
ಗೋಷ್ಠಿಕೆಯದಾ ಪಾನಂ ಶುಂಡಾ ಪ್ರಪಾನಂ ಕಳ್ಳುಡಿಹ? (ವಸ್ತುಕೋ. 
೯೩-೬). [ಕಳ್‌ + ಕುಡಿಹ] 
ಕಳ್ಳುಡಿಹಿ "ಕಳ್ಳುಡಿಪಿ' ನೋ. 
ಕಳ್ಳುಡಿಹು (ನಾ).  ಕಳ್ಗುಡಿಹುತನ. "ಕಳ್ಳುಡಿಹುತನ' ಪರಾ. 
(ಕಳ್ಳ್‌ + ಕುಡಿಹು] 
ಕಳ್ಳುಡಿಹುತನ (ನಾ). ಕುಡುಕತನ: ಈ ಕಳ್ಳುಡಿಹು[ನಾಠಾಂ. 
ಡಿಕ] ತನದಿಂದೆ ಬಗುಳ್ಳೊಡೆಲವೆಲವೊ ಕಟ್ಟಾಳ್ಗಳೇ ಕಾಳಗಳೆ ನೀವೀಗ 
(ಚೆಬಪು. ೨೫-೭). [ಕಳ್ಳುಡಿಹು + -ತನ] 
ಕಳ್ಳುಡುಹಿ "ಕಳ್ಳುಡಿಸಿ' ನೋ... 
ಕಳ್ಳುಡುಹಿತನ (ನಾ). -ಕಳ್ಗುಡಿಹುತನ: ಏನೆಲವೊ ಕಳ್ಳುಡುಹಿತನದ 
ಮಾತಿದು ನಿನಗೆ ತಾನುಚಿತವೆ$ ಬಗುಳದಿರ್‌ (ಚಿಬಪು. ೪೯೯). 
[ಕಳ್ಳುಡುಹಿ (ಆ ಕಳ್ಳುಡಿಪಿ) + -ತನ] 
ಕಳ್ಳೊಲೆ "ಕಟ್ಸ್ಕೊಲೆ? ನೋ. 
ಕಳ್ಳೊಲೆಗೊಳ್ಳು "ಕಟೊಲೆಗೊಳ್‌' ನೋ. 
ಕಳ್ಳೊಲೆವೊಯ್‌, ಕಗ್ಗೊಲೆವೊಯ್‌ (ಕ್ರಿ). ಕಗ್ಗೊಲೆಯಾಗುವಂತೆ 
ಹೊಡೆ : ಪುಲ್ವಟ್ಟಿ ವಿಡಿದು ನಡೆಯುತ್ತಿರೆ ಕಾಣಲೊಡನೆ ಕಳ್ಳೊ ಲೆವೊಯ್ದಂ 
(ಜಯಕಾ, ೪-೧೦). ಕಗ್ಗೊಲೆವೊಯ್‌ : ಎಡೆಯಾಡುವ ಬಟ್ಟಿ ಗರ 
ಕಗ್ಗೊಲೆವೊಯ್ವ ಕಡುವೇಗದಿಂ ಕಾವ ಚೋರೆ (ಚಂಪ್ರಸಾಂ. ೧-೧೩೭). 
[ಕಳ್ಳೊಲೆ (« ಕಟ್ಕೊಲೆ) + ಪೊಯ್‌] 
ಕಳು “ಕಟ್ಟು ನೋ. 
ಕಳ್ತೆ? (7): ಪರಮೋತ್ಸಾಹದೆ ಪುಟ್ಟ ಸನ್ತನಿದುನ್ನೂನತ ಕಂಪರಾರ್ತ್ಮಿ 
ಕೃತನಂನಾವೊಂನಂವಮೆಂದೂತುದುದಾತ್ತದೊಲ್ಪರೆನುತ್ತಂ ತನ್ನ ನನ್ನೇಹ 
ಕಳ್ತಮ್‌ (ಎಕ. 21%, ಎಡತೊ. ೩೧-೫ ; 900). (2) 


ಕಳ್ತಿನ 


ಕೆಳ್ತೆನ, ಕಳ್ಳತನ (ನಾ). ಕಳವು; ಚೌರ್ಯ: ತನಗೆ ಬೇಡಿ 
ದೊಡೀೀಯನೇ ವೊಲಿದನಿತು ವಿತ್ತವನಾದೊಡಂ ಕಳ್ತನದ ಬುದ್ಧಿಯೊಳಿಂತು 
ವಿಶ್ವಾಸಮನುಳಿದು ಕಳೆದ (ಬಸಪ. ೩೧-೧೫). ಕಳ್ಳೆ ತನ: ಎಳೆ 
ಕಳ್ಳತನಂಗಳನಣ್ಣ ಕಂಡೆನಾವೆನೆ (ಜಗವಿ. ೩-೫೦); ಕಳ್ಳತನದಲ್ಲಿ ಗೊಲ್ಲರೆ 
ಮನೆ ಹೊಕ್ಕು ಗುಲ್ಲುಮಾಡದೆಯವರ ಗಲ್ಲ ಕಚ್ಚಿದನು (ಪುರಂದ. 
೧-೯೪-೨) ; ಇಲ್ಲಿ ಅಗಾಗ್ಗೆ ಕಳ್ಳತನ ದೆರೋಡೆಗಳು ನಡೆಯುತ್ತಲೇ 
ಇರುತ್ತವೆ (ಪ್ರತಾಪ. ೪೫). [ಕಳ್‌ * -ತನ] 

ಕಳ್ತಲ್‌ "ಕಟ್ತಲೆ' ನೋ. 

ಕಳ್ತಲಿಸು "ಕಲ್ಲಲಿಸು' ನೋ. 

ಕಳ್ತಲೆ "ಕಟ್ಟಲೆ? ನೋ. 

ಡಿ ಕಳ್ತೆ (ನಾ). ಕತ್ತಿ; ಖಡ್ಗ: ಭೂಕಾಂತಂ ದ್ವಾರದೆ ಬಿಗಿದೀ 
ಕಳ್ಪಿಯ ನೀಳ್ತು ತದ್ವಜೀರನ ದರ್ಪೊೋದ್ರೇಕವನಂಕದೆ ಮಗ್ಗಿಪ 
ಭೀಕರಭಟರಿಲ್ಲವೆಂದು ಚಿಂತಿಸುತಿರ್ಪಂ (ಕೆಳನ್ಫ. ೩-೨೩). [ಕತ್ತಿ] 

ಕಳ್ತೆ "ಕಟ್ತ್‌' ನೋ. 

ಕಳ್ತಿಗಿರುಬ (ನಾ). ಕತ್ತೆಕಿರುಬ: “ರಾಮ - ಕಳ್ತಿಗಿರುಬನುಂ ಪರಶು 
ರಾಮನುಂ, ದಶರಥರಾಮನುಂ” (ಕಾಶಕೃ, ೧೪೯). 

[ಕಳ್ತೆ (ಆ ಕಟಕ್ತಿ) + ಕಿರುಬ (೮. ಕಿಜುಬ)] 

ಕಳ್ತೆಗಿರುಬುಲಿ (ನಾ). ಕಳ್ಳೆಗಿರುಬ: 

ಬುಲಿ? (ಕಾಶಕೃ. ೨೬೪). 
[ಕಳ್ತಿ (ಆ ಕಟಿ) * ಕಿರುಬ (ಎ ಕಿಣುಬ,) + ಪುಲಿ] 

ಕಳ್ನೋಡು (ಕ್ರಿ). ೧. ಕದ್ದುಓಡು; ಕಣ್ಣು ತಪ್ಪಿಸಿ ಓಡಿಹೋಗು. 
೨. ಹೆಂಡವನ್ನು ತೋಡು, ಸುರಿ. ೧, ೨: ಕಳ್ನೋಡುವ ಶೀಳಂ 
ಶೌಂಡಿಕರೊಳಲ್ಲದಿಲ್ಲಾ ನಾಡೋಳ್‌ (ಕಾವ್ಯಸಾ. ೧೦೨). 

[ಆ ಕಳ್‌, + ಓಡು; ಕಳ್‌ * ತೋಡು] 

ಕಳ್ಪಕುಜ "ಕಲ್ಪಕುಜ' ನೋ. 

ಕಳ್ಳಬ್ರಿಕ್ಷ (ನಾ). - ಕಲ್ಪವೃಕ್ಷ: ಅಶ್ರುತಜನಕಳ್ಪಬ್ರಿ ಕ್ಷಿಗಹಿತಪಕ್ಷ ಕ್ಷಯ 
ಕರರ್ಕ್ಯಲಿಯುಗ ಗಾಂಗೇಯರ್‌ (ಕಇ. 1), ೧೦-೭ ; 1080). 

[-ಆ ಸೆ. ಕಲ್ಪವೃಕ್ಷ) 

ಕಳ್ಪನೃಕ್ಷ “ಕಲ್ಪವೃಕ್ಷ” ನೋ. 

ಕಳ್ಳಿಸು "ಕಲ್ಪಿಸ್ಕು? ನೋ. 

ಕಳ್ಳು "ಕಟಾಪು' ನೋ. 

ಕಳ್ಳೊಗುನೋಂಪಿ (ನಾ). ಒಂದು ವ್ರತ (?): ನರಸಿಂಹ 
ಪಟ್ಟಿ ವರ್ಧೃನರು ಕಳ್ಳೊ ಗುನೋಂಪಿಯ ದಕ್ಷಿಣೆಯ ದಾನದಿಂದೆ (ಕಕುಲ. 
೫-೬೬; 1185). "ಕಳೊಗ್ಳು * ನೋಂಪಿ] 

ಕಳ್ಳಂಟಿ (ನಾ). ಕಳ್ಳಬಂಟ(?): ತನ್ನ ಯಡೆ ಕಳ್ಳಂಟರಲಿ ನೃಪನೆನ್ನು 
ವದನಾನಾಗಲಾರೈದಿನ್ನು ಹೊತ್ತನುಸರಿಸಿ ಗೆಲಬೇಕೆಂಬ ಯೋಚನೆಯ 
ತನ್ನ ಮನದೊಳಗಿಟ್ಟು (ಬಿಜ್ಜಪು. ೬೮-೨೩). [ಕಳ್ಳ * ಭಂಟ] 

ಕಳ್ಚಡಿಗೆ (ನಾ).ಹೆಂಡವನ್ನು ಮಾರುವವನು; ಮದ್ಯವನ್ನು ಪೂರೈಸು 
ವವನು: ವಡಿಗಕ್ಕೆ - ಕುಂಚವಡಿಗಂ, ಪುಲ್ಲವಡಿಗಂ, ಕಳ್ವಡಿಗಂ 
(ಪಾಳಾಂ. ಕಳಸವಡಿಗಂ) (ಶಮದ. ೧೯೮ ಪ್ರಯೋ). [ಕಳ್ಳ್‌ * -ವಡಿಗ) 

ಕಳ್ಸವಿ (ನಾ). ಹೆಂಡದ ರುಚಿ: ಕಳ್ಳವಿಗೆ ಕುಡಿದು (ಶಮದ. ೬೮ 
ಪ್ರಯೋ) ; ಮುಳ್ಳೆಅಂಗು, ಕಳ್ಳವಿಗೆ (ಶಬ್ದಾನು. ೯೩ ಪ್ರಯೋ). 

[ಕಳ್‌ * ಸವ್ಳಿ) 

ಕಳ್ಳ, ಕಳ್ಳ (ನಾ). ಕಳವು ಮಾಡುವವನು; ಚೋರ; ತಸ್ಕರೆ: 

ಎಲ್ಲಮಂ ಕಳ್ಳರ್‌ ಕೊಂಡು ಫೋದರ್‌' (ವಡ್ಡಾರಾ. ೭೬-೧೫) ; ಸೂಲ 

ದೊಳ್‌ ನೊಂದು ನರಳ್ಳ ಕಳ್ಳರಿಂ (ಕಾವ್ಯಸಾ. ೫೨೯ ಶೂದ್ರಕ) ; 


*ರಾಮಃ-ಕಕ್ತಿಗಿರು(ಬಂ)- 


೧೬೨೫೫ 


28 


30 


40 


45 


ಕಳ್ಳಂಬುಣುಸೆ 


ಇರುಳುಂ ಪಗಲುಂ ಪಂಬಲಿಸಿ ಮಜುಗಿಕಳ್ಳನ ತಾಯಂತೆ,.. ಚೇಯುತ್ತುಂ 
(ಧರ್ಮಾಮೃ.೧೦-೧೯೩); ಘಳಿಗೆಗೊಮ್ಮೆ ಸುಳಿದು ಹೋಹ ಕಳ್ಳನನಾರಯ್ಯ 
ಬಲ್ಲವರು (ಅವಚಂ. ೧೮೧-೮೧೪) ; ಇರುಳು ಕಳ್ಳನ [ನಾಕಾಂ. ಗೆನ್ನದ] 
ಕೆಲಸ ದಿವದಾಚರಣೆ ಧರ್ಮದ ವಿರಸ (ತೊರರಾ, ೪-೪-೫೨); ತಾ ಕಳ್ಳ 
ಪರರೆ ನಂಬ (ಗಾಡಿ). ಶೆಳ್ಳೆ: ಅನ್ತ ಬನ್ನು ಕಳರಾ ಬಾಯ್ಯಾಲುಳ್‌ ಕೂಡಿ 
(ಮೈ ಆರಿ, ೧೯೩೬, ೫೩-೨೪; 550) ; ಒಮ್ಚದಿಮ್ಟರೊ ಮನೆಮನೆ 
ಕಳರ್ಪ್ಪೊಕ್ಕೊಡೆ (ಸೌಇಇ. 120-1, ೫-೯; 9ನೆಯ ಶತ). 
ಕಳ್ಳಕಾಕ -ಕಳ್ಳ ಮತ್ತು ದುಷ್ಟ: ಅಲ್ಲಲ್ಲಿ ಕಳ್ಳಕಾಕರೂ... 
ಪ್ರಜೆಗಳನ್ನು ಹಿಡಿದು ಹಿಂಸಿಸತೊಡಗಿದರು (ಅಶ್ವಮೇ. ೨೭); ಕಳ್ಳೆ ಕಾಕರು 
ಹೊಂಚು ಹಾಕಲೂಬಹುದು (ಶ್ಯಾಗಮ. ೧೧೭). 
(ಕಳ್‌,  -ಅ್ಯ. / ತಮಿ. ಮಲ, ಕಳ್ಳ ; ತುಳು. ಕಳುವೆ ; ಕೊಡ. 
ಕಳ್ಳೇ; ಗೊಂಡಿ. ಕಲ್ಲೆ, ಕಲ್ಲೇ] 
ಕಳ್ಳ್ಯ (ನಾ). ಗುಟ್ಟಾಗಿ ನಡೆಸುವ ವ್ಯವಹಾರ; ಮೋಸ. "ಕಳ್ಳ 
ವೊಗು? ಪರಾ. [?. ! ತುಳು. ಕಳ್ಳಿ) 
ಕಳ್ಳ (ನಾ). ಒಂದು ಬಗೆಯ ಸಸ್ಯು: “ಕಾಹಳಿಯೆನಲ್ಕಳ್ಳಮಕ್ಕುಂ 
(ಪಾಕಾಂ. ಕಾಕಾಳಿಯೆನೆ ಕಳವಲಕ್ಕುಂ]” (ಮಂಗರಾ. ೪೦-೩೨). 
"ಕಳ್ಳನಗಿಡ > ಪರಾ. 
[?. / ತಮಿ. ಕಳ್ಳೆ - ಒಂದು ಬಗೆಯ ಹುಲ್ಲಿನಿಂದ ಮಾಡಿದ ಚೀಲ] 
ಕಳ್ಳ (ನಾ). ಹಲಸಿನ ಬೀಜದ ಮೇಲಿರುವ ಕವಚ, ಪೊರೆಯ 
ಚೀಲ. [2] 
ಕಳ್ಳಂಕಡಲೆ 'ಕಳ್ಳಂಗಡಲೆ' ನೋ. 
ಕಳ್ಳೆಂಕೆ (ನಾ). ಕೈಚಳಕ; ಕೈವಾಡ (?): ಕರದ ಕಳ್ಳಂಕೆಯಲಿ 
ನೇತ್ರವ ತಿರುಹುತಿಹ ಬಿಂಕದಲಿ ಪಲ್ಲಳ ಗಿರಿವುತಿಹ ಕಹಿಯಂತೆ . . 
ಮೋಸವಗರೆವುತಿಹನಾ ಶಕುನಿ (ಜಿನಭಾ. ೩೮-೩). 
[ಕಳ್ಳ + ಅಂಕೆ] 
ಕಳ್ಳೆಂಗಡಲೆ, ಕಲ್ಲಂಗಡಲೆ, ಕಳ್ಳಂಕಡಲೆ (ನಾ). ಒಂದು ಜಾತಿಯ 
ಚಿಕ್ಕ ಸಸ್ಯ; ಬಲಾ ಎಂಬ ಮೂಲಿಕೆ ; ಏಲಾವಾಲುಕ: ಎಲಾ 
ವಾಲುಕ, ಯೇಲೇಯಂ, ಸುಗಂಧಿ, ಹೆರಿವಾಲುಕಂ, ವಾಲುಕಂ - ಈ ೫ 
ಕಳ್ಳಂಗಡಲೆ” (ನಾಚಿರಾ. ೧೧೦) ; ಕೊತ್ತುಂಬರಿ ಕಳ್ಳಂಗಡಲೆ ಶುಂಠಿ 
ಗಳ್ಯರುಷಮಿವಂ ಬೆರಸಿದೊರ್ಬಳ್ಳ ನೀರ್‌ (ಕಲ್ಯಾಕಾ. ೩-೨೯); ಪಲ್ಲಿಯಾ 
ನನದ ವಿಷಮಟಾಗಂಂ ಸಂಚಿಸಿ ಕಳ್ಳಂಗಡಲೆಯುಮಂ ಚೆಲ್ವಿಂ ಲೇಪಿ 
ಸಲ್ಫೆಯುಂ (ಖಮದ. ೧೩-೯೨); ಆಸಢಿ-ಕಳ್ಳಂಗಡಲೆಯ ಲೇಸೆನಿಸಿದ ಭದ್ರ 
ಮುಸ್ತೆಯಂ ಸಿತಸಹಿತಂ ಲೇಸಾಗಿ ಕೊಡಲು (ಸಾಳ್ವಸಾಂ. ೨೨). 
ಕಲ್ಲಂಗಡಲೆ : (4). ಕಳ್ಳೆಂಕಡಲೆ: *ಐಲೆ-ಕಳ್ಳಂಕಡಲೆ 
(ಓಷಧಿ. ೧೮). ಜೆ (2) 
ಕೆಳ್ಳೆಂಗಡಿ (ನಾ). ಹೆಂಡದ ಅಂಗಡಿ; ಪಡಖಾನೆ : ಕರಿಯನು... 
ಮೈದಾನಿನಲ್ಲಿದ್ದ ಕಳ್ಳಂಗಡಿಗೆ ಹೋಗಿದ್ದನು (ಮುಂಗಾಮು. ೧೧೬). 
[ಕಳ್‌ + ಅಂಗಡಿ (ಆ ಅಂಗಾಡಿ)) 
ಕಳ್ಳೆಂದ (ನಾ). ಕಳ್ಳತನದ ರೀತಿ; ಮೋಸದ ಮಾರ್ಗ: ಎಂದಿಗುಂ 
ಕುಶಿಕಾತ್ಮಜನು ಕಳ್ಳಂದವಿದನೊರೆದಿರೆಯ (ರಾಮಾಸಂ. ೪-೧-೭೫). 
[ಕಳ್ಳ + ಅಂದ] 
ಕಳ್ಳಂಬುಣುಸೆ, ಕಳ್ಳವುಣಿಸೆ (ನಾ). ಒಂದು ನಾಡಿನ ಹೆಸರು: 
ಕಳ್ಳ ಂಬುಣುಸೆಯೊಳಗಾಗಿ ೯೩೦೦ ಬಾಳವ»% «ಳ್ಳಿ ಯುಂ ಪರಿವಾರೆವುವಂ 
... ತುಷ್ಟರ್ಮ್ಮಾಡಿ (ಎಕ. ೩1, ಚಿತ್ರದು. ೪೯-೭೧; 947). ಕಳ್ಳವುಣಿಸೆ: 
ಕನ್ನರನುಂ ಕಳ್ಳ ವುಣಿಸೆಯ ರಟ್ಟನು (ಎಕ. 21, ಚಿತ್ರದು. ೭೪-೨೭ ; 968). 
[ಕಳ್ಳ 1 + ಪುಣುಸೆ (ಆ ಪುಣಿಸೆ)) 


ಕಳ್ಳಕಣ್ಣು 


ಕಳ್ಳೆಕಣ್ಣು (ನಾ). ಕದ್ದುನೋಡುವ ಕಣ್ಣು: ಅಕ್ಕನನ್ನು ಅವ್ವ 
ಎಬ್ಬಿಸಿದಳು. ನಾನೂ ಕಳ್ಳಕಣ್ಣುಗಳನ್ನರಳಿಸಿದೆ (ವೈಸಿ- ೯). 
[ಕಳ್ಳ ಕಣ್ಣು (ಆ ಕಣ್‌)] 
ಕಳ್ಳಕಾಗದ (ನಾ).: ಸುಳ್ಳುಕಾಗದ; ಮೋಸದಿಂದ ಸಿದ್ಧ ಪಡಿಸಿದ 
ಕಾಗದ (8). [ಕಳ್ಳ * ಕಾಗದ] 
ಕಳ್ಳ ಕಂಡಿ (ನಾ). ಕಳ್ಳರು ಮಾಡಿದ -ಕಿಂಡಿ, --ಕಂಡಿ; ಕನ್ನದ 
ಕಿಂಡಿ (ಕಿ). [ಕಳ್ಳ + ಕಿಂಡಿ) 
ಕಳ್ಳ ಕುಕ್ಕನಬಳ್ಳಿ (ನಾ). ನಸುಗೆಂಪು ಹೂ ಬಿಡುವ ಒಂದು ಹಬ್ಬುವ | 
ಬಳ್ಳಿ (ಕ). (?) 
ಕಳ್ಳ ಕುಣಿಕೆ (ನಾ). ಎಡೆಯ ಮೇಲ್ಭಾಗದಲ್ಲಿ ಶ್ವಾಸನಾಳಕ್ಕೂ 
ಗಂಟಲಿಗೂ ನಡುವೆ ಇರುವ ಕುಳಿ, ಗುಣಿ; ಕಳ್ಳನಗುಣಿ (8). 
[ಕಳ್ಳ * ಕುಣಿಕೆ,] 
ಕಳ್ಳಕುಪ್ಪಸ (ನಾ). (ಉಕ) ಮೊದಲನೆಯ ಬಸಿರಿನಲ್ಲಿ ತವರಿನವರು 
ಗೋಪ್ಯವಾಗಿ, ಎಲ್ಲರಿಗಿಂತ ಮುಂಚಿತವಾಗಿ: ಕುಪ್ಪಸ ಕೊಡುವ 
ಸಮಾರಂಭ : ತಂಗಿ ಗೌರಿಗೆ ಮೂರು ತಿಂಗಳು ತುಂಬಿತ್ತು. ಕಳ್ಳಕುಪ್ಪಸ 
ವೆಂದು ಸಣ್ಣ ಪ್ರಮಾಣದಲ್ಲಿ ಹಬ್ಬ ಮಾಡಿದರು (ತೇಮೋಡ. ೪೧). 
[ಕಳ್ಳ ಕುಪ್ಪಸ] 

. ಕಳ್ಳಿ ಕೆಸರು (ಸಾ). ಮೇಲುನೋಟಕ್ಕೆ ಗಟ್ಟಿಯಾಗಿಯೇ ಕಂಡು, 
ಕಾಲಿಟ್ಟೊಡನೆಯೇ ಒಳಗೆ ಎಳೆದುಕೊಳ್ಳುವ ಕೆಸರು. 
"ಕಳ್ಳಹುದುಲು' ಪರಾ. [ಕಳ್ಳ ಕೆಸರು (ಆ ಕೆಸರ್‌)] 

ಕೆಳ್ಳ ಕೊರಚ(ನಾ).-ಕಳ್ಳ ಕೊರಮ. [ಕಳ್ಳೃ4 ಕೊರಚ (ಆ ಕೊಆಡ)] 

ಕಳ್ಳಕೊರಮ, ಕಳ್ಳಕೊರವ (ನಾ). ೧. ಕಳ್ಳತನ ಮಾಡುವುದರಿಂದ 
ಕೊರಮಜಾತಿಯವರಿಗೆ ಬಂದ ಹೆಸರು (ಎಸೆಮ್ಕ. ೪೫, ೧). 
೨. ಪ್ರಸಿದ್ಧಕಳ್ಳ; ಖದೀಮಳಳ್ಳೆ: ನೀನು ಮಗುವ ಸಾಕೋದ್‌ ನಿಜವೇನೆ 
ಕಳ್ಳಕೊರಮಣ್ಟರುತಾನೆ (ಹುಟ್ಟಹ. ೪೩). ಕಳ್ಳೆಕೊರವ : ೨. (8). 

[ಕಳ್ಳ + ಕೊರಮ (ಆ ಕೊಜವ್ಮ)] 

ಕಳ್ಳ ಕೊರವ "ಕಳ್ಳಕೊರಮ'? ನೋ. 

ಕಳ್ಳ ಕೊಲೆ (ನಾ). ಮೋಸದಿಂದ ಮಾಡುವ ಕೊಲೆ : ಬೆನ್ನಿರಿವ ಕಳ್ಳ 
ಕೊಲೆ ಸುರಗಿಯಂತೆ, ಎತ್ತಣಿಂ-ದೆರಗಿತೋ ಮೃತ್ಯು (ಹೊಂಗಳು. 

[ಕಳ್ಳ * ಕೊಲೆ] 

ಕಳ್ಳಗಂಟು (ನಾ). ೧. ಗುಪ್ತವಾಗಿ ಶೇಖರಿಸಿದ ಹಣ; ಯಾರಿಗೂ 

ತಿಳಿಯದಂತೆ ಕೂಡಿಸಿಟ್ಟಿ ನಿಧಿ: ತುಡುಗಿನಿಂದ ಎಲ್ಲೆಲ್ಲಿಂದಲೋ ರೊಕ್ಕ 
ಕೂಡಿಸಿ ನೂರುರೂಪಾಯಿಯಷ್ಟು ಕಳ್ಳ ಗಂಟು ಮಾಡಿಕೊಂಡಿದ್ದಳು 
(ಹೊಸಕ್ತಿ. ೧೮೮). ೨. ಒಳಗೇನೂ ಹುರಳಿಲ್ಲದಿದ್ದರೂ, ಮೇಲ್ನೋಟಕ್ಕೆ 
ಬೆಲೆಬಾಳುವ ವಸ್ತುಗಳನ್ನು ಉಳ್ಳದ್ದೆಂಬಂತೆ ಕಬ್ಬಟ್ಟ ಗಂಟು (ಕಿ). 
೩. ಬಿಡಿಸಲಾಗದ ಗಂಟು; ಕಗ್ಗಂಟು (ಕಿ). [ಕಳ್ಳ * ಗಂಟು) 
ಕಳ್ಳಗಂಡಿ (ನಾ). -೧. ಗುಪ್ತದ್ವಾರ; ಕಳ್ಳಬಾಗಿಲು: “ಪ್ರಚ್ಛನ್ನಂ, 
ಅಂತರ್ದ್ವಾರಂ - ಈ ೨ ಕೋಟಿಯ ಬಾಗಿಲ ಪೆಸರು. ಕಳ್ಳ ಗಂಡಿಯೆಂದೆಂ 
ಬರು” (ನಾಚಿರಾ. ೧೦೪) ; ಎರಡು ಮೂರು ದಿನಗಳಲ್ಲೇ ಎಲ್ಲ 
ತೋಟಗಳೂ ಅವುಗಳ ಕಳ್ಳೆಗೆಂಡಿಗಳೂ ಅವನಿಗೆ ಪರಿಚಯವಾದವು 
(ಕಳಹು. ೧೩); ಆ ಕಳ್ಳಗಂಡಿಯೊಳಗಿಂದ ಒಬ್ಬೊಬ್ಬರು ಒಳಗೆ 
ಹೋಗುವುದಕ್ಕೆ ಸಿದ್ಧರಾದರು (ಕಪಪು. ೨-೭೪). ಪಿ. ಎ ಕಳ್ಳಕಿಂಡಿ (ಕಿ). 
[ಕಳ್ಳ * ಕಂಡಿ) 
ಕಳ್ಳೆಗುಪ್ಪೆ (ನಾ). - ಕಳ್ಳಕುಣಿಕೆ: ಕಳ್ಳಗುಪ್ಪೆಗೆ ಗಾಳಿಯೇಜಕಿ ನಿಂದಿರೆ 
ನಿದ್ರೆ ನಿಲ್ಲದೆ ಜರಿದೋಡಿತಾಗ ಎಳ್ಳಷ್ಟು ಜಡನಿರದೋಡಿತು ನಡುನೊಸಲಲ್ಲಿ 
ಗಾಳಿಯ ನಿಲಿಸಿದರೆ (ಛರಡ. ೧೮-೯). [ಕಳ್ಳ * ಕುಪ್ಪೈ (ಆ ಕುಸ್ಪಿ;)) 


೨೭-೧೧). 


೧೬೫೬ 


15 


20 


28 


ಕಳ್ಳಿನಗಿಡ 


ಕಳ್ಳೆಗೊಡು (ಕ್ರಿ). ಕದ್ದುಕೊಡು ; ಗುಪ್ತವಾಗಿ ಕೊಡು: ಧನಕನಕ 
ವಸ್ತುಭೂಷಣಗಳ ಪೆಟ್ಟಿಗೆಗಳಲ್ಲಿ ಸಾರಭಂಡ ಅನರ್ಫವಾದ ಹದಿನೇಳನ್ನು 
ತೆರಕಣಾಂಬಿಯ ವಿಕ್ರಮರಾಯರ ತುಂಗರಾಯನಿಗೆ ಕಳ್ಳಗೊಟ್ಟು 
ಕಳಿಹಿ (ಬೆಟ್ಟ ಅ. ೧೭೨-೨೧). [ಆ ಕಳ್ಳ * ಕೊಡ್ಕು) 

ಕಳ್ಳೆಚೀಟು (ನಾ). - ಕಳ್ಳಕಾಗದ (ಕಿ). [ಕಳ್ಳ + ಚೀಟು] 

ಕಳ್ಳಚ್ಚು, (ನಾ). ಕಳ್ಳಮುದ್ರೆ (?): ಪರದರೆಂತು ಕಿಸುಗಟ್ಟುಮಂ 
ಕಳ್ಳಚ್ಚುಮಂ [ಕಂಚುಮಂ] ಮಾಣ್ಣೊರೆಗಂ ತೂಕಕ್ಕಂ ಬರ್ಪ ಪೊನ್ನಂ 
ಕೊಳ್ವರಂತೆ ಸುಖಹೇತುವಪ್ಪ ಸನ್ಮಾರ್ಗಡೊಳ್‌ ನೆಗಟ್ಟುದು (ಧರ್ಮಾಮೃ. 
೪-೩೬). [ಕಳ್ಳ * ಅಚ್ಚು) 

ಕಳ್ಳಚ್ಚು, (ನಾ). ಕಪಟಪ್ರೀತಿ (?): ಮುಚ್ಚುನುಣಕಿಗಳು ಕೆಚ್ಚುಗಳು 
ವೊಳಚುಚ್ಚು ಗಳು ಕಳ್ಳಚ್ಚುಗಳು (ಬಸಪು.೪೦-೬೧); ಬಜಾಡೆ ಪತಿವ್ರತೆಯ 
ಕಳ್ಳಚ್ಚುಗಳ್ಮಚ್ಚುಗಳ್‌ (ಷತಿಲ. ೨-೫೭). [ಕಳ್ಳ * ಅಚ್ಚು) 

ಕಳ್ಳಜುಟ್ಟು (ನಾ). ೧. “ತಲೆಯ ಹಿಂಭಾಗದ ಕುಳಿಯಲ್ಲಿ ಕೂದ 
ಲನ್ನು ಹರಕೆ ತೀರಿಸುವವರೆಗೆ ಬೋಳಿಸದೆ ಬಿಡುವುದಕ್ಕೆ 
ಕಳ್ಳಜುಟ್ಟು ಬಿಡುವುದೆಂದು ಅರ್ಥ” (ನನ್ನೂರು. ೨೩೫). ೨, ಕ್ರಾಹಿನ 
ನಡುವೆ ಕಂಡೂ ಕಾಣದಂತೆ ಇರುವ ಜುಟ್ಟು. [ಕಳ್ಳ * ಜುಟ್ಟು] 

ಕಳ್ಳಜ್ವರ (ನಾ). ಮೇಲ್ನೋಟಕ್ಕೆ ಕಾಣದೆ ಒಳಗೇ ಇರುವ ಜ್ವರ; 
ಅಂತಸ್ಥ ಜ್ವರ. [ಕಳ್ಳ * ಜ್ವರ) 

ಕಳ್ಳಟಿಪ್ಪಣ (ನಾ). ಮೋಸದ ಟಪ್ಪಣ; 'ಕೃತ್ರಿಮದ ಓಪ್ಪಣಿ : 
ಕಡುಟಕ್ಕು ; ಮಾಣಿಕಟಕ್ಕೆ ; ಪೊಸಟೊಸ್ಪಿಗೆ; ಕಳ್ಳಟಿಪ್ಪಣಂ (ಶಮದ. 
೬೫ ಪ್ರಯೋ). [ಕಳ್ಳ + ಟಪ್ಪಣ] 

ಕಳ್ಳತನ "ಕಳ್ತನ' ನೋ. 

ಕಳ್ಳತಿ (ನಾ). ಕಳ್ಳಿ; ಕದಿಯುವವಳು. "ಕೆಲಸಗಳ್ಳತಿ ಪರಾ. 

[ಕಳ್ಳ * ನ್ಮ (< -ಇತ್ತಿ)) 

ಕಳ್ಳದೆನ (ನಾ). ತುಡುಗು ಮೇಯುವ ದನ ; ಕಳ್ಳತನದಿಂದ ಹೊಲ 
ಗದ್ದೆಗಳಲ್ಲಿ ಹೊಕ್ಕು ಮೇಯುವ ದನ (ಕಿ). [ಕಳ್ಳ ೪ ದನ] 

ಕಳ್ಳದನಿ (ನಾ). ಸ್ವಾಭಾವಿಕ ಧ್ವನಿಯನ್ನು ಮರೆಸಿ ಆಡುವ ಕೃತಕ 
ಧ್ವನಿ : ಕಳ್ಳ ದನಿಯಲ್ಲಿ ಗುಣುಗುಣಿಸುವುದು ಶಾಸ್ತ್ರಕ್ಕೆ ಸ್ನಾನಮಾಡಿದಂತೆ 
(ಗಾಳಿಪ. ೪೧); “ಪ್ರಸಂಗ ಬಂದಾಗ ತಂತಿ ಮಾಡಿದರಾಯಿತು” ಎಂದು 
ಅವರು ಕಳ್ಳದನಿ ಕೂಡಿಸಿದರು (ಕುಂಕುಮ. ೩೨). [ಕಳ್ಳ + ದನ್ನಿ] 

ಕಳ್ಳದಮ್ಮ (ನಾ). ಕಳ್ಳನಾಣ್ಯ (?) : ಹಾದರಕ್ಕೆ ಹೋದರೆ ಕಳ್ಳದಮ್ಮ 
[ಪಾಠಾಂ. ಕಾಳದಮ್ಮ ]ನಾಯಿತ್ತು ಹಾಳುಗೋಡೆಗೆ ಹೋದಡೆ 
ಚೇಳೂಆ್‌ತ್ತು ಅಬ್ಬರವ ಕೇಳಿ ತಳವಾಜನುಟ್ಟಿ ಸೀರೆಯ ಸುಲಿದ (ಬಸವ. 
೧೧೧); "ಅಧರ್ಮ ” (ಬಸವ. ಕೋಶ). (ಕಳ್ಳ * ದಮ್ಮ |] 


55| ಕಳ್ಳೆದಾರಿ (ನಾ). ೧. ಗುಪ್ತ್ರಮಾರ್ಗ: ಒಂದು ಕಳ್ಳದಾರಿಯಿಂದ 


ಅವರು ತಪ್ಪಿಸಿಕೊಂಡು ಓಡಿಹೋದರು (ನೀತಿಟಂ. 1, ೧೮). ೨. ಕಳ್ಳರಿಗೆ 
ಮಾತ್ರ ತಿಳಿದಿರುವ ಮತ್ತು ಕಳ್ಳರಿಗೆ ಯೋಗ್ಯವಾದ ದಾರಿ (8). 
೩. ತಪ್ಪುದಾರಿ: “ ಅಪಂಥಾಃ, ಅಪಥ - ೨ ತಪ್ಪುವ ದಾರಿಯ 


“J 
ಖೆಸರುಗಳು. ಕಳ್ಳದಾರಿ? (ಸಿದ್ಧಾಂತಿ. ೮೬). (ಕಳ್ಳ + ದಾರಿ] 


40 ಕಳ್ಳೆದಾಳ (ನಾ). “ಮೋಸದ ದಾಳ” (0೦£೬d 2100. ಇಂಕನಿ) 


45 


[ಕಳ್ಳ + ದಾಳ) 
ಕಳ್ಳದಾಲಟಕ (ನಾ). ಕಳ್ಳರು ಮಾಡುವ ದಾಳಿ; ಮೋಸದ ದಾಳಿ; 
“ದಟದುಟ” (ಚತುನಿ. ಕಿ. 1, ೩). [ಕಳ್ಳ * ದಾಟ] 
ಕಳ್ಳನಗಿಡ (ನಾ). ಒಂದು ಬಗೆಯ ಸಸ್ಯ: ಅಮೃತಬಳ್ಳಿ ... ಸಬ್ಬಸಿಗೆ, 
ಕಳ್ಳನಗಿಡ -ಇವನ್ನು ಹಸಿಯದಾಗಿರುವಾಗಲೇ ಉಪಯೋಗಿಸಬೇಕು 
(ಸಕವೈ. ೩11, ಪ್ರಸ್ತಾವನೆ). [ಕಳ್ಳ್ಯ * ಗಿಡ (ಲ ಗಿಡು)) 


ಕಳ್ಳನಚವಲಿ ೧೬೫೬ 


ಕಳ್ಳನಚವಲಿ, ಕಳ್ಳನಚವುಲಿ, ಕಳ್ಳನಚೌರಿ, ಕಳ್ಳನಚೌಲಿ (ನಾ). 
ಒಂದು ಬಗೆಯ. ಬಳ್ಳಿ : “ಸಾರಿಣಿ, ಪ್ರಸಾರಿಣಿ, ಕಟಿಂಭರಾ, ರಾಜಬಲಾ, 
ಭದ್ರಬಲಾ- ಈ ೫ ಹೆಸರಣೆ ಕಳ್ಳನಚವಲಿಯೆಂಬರು * (ನಾಚಿರಾ. ೧೧೨). 
ಕಳ್ಳನಚವುಲಿ: 
ಕಳ್ಳನಚೌರಿ: ಕಳ್ಳನಚೌರಿಯ ಬೇರು ಸೊಪ್ಪುಗಳ ಕಹಿ ಎಣ್ಣೆಯಲ್ಲಿ 
ಅರೆದು ಕುಡಿಯಕೊಡಲು. . , ಮಾಸು-ಬೀಳುವುದು (ವೈದ್ಯಸಾ. 1, ೪೫೯). 
ಕಳ್ಳೆನಚೌಲಿ : “ಇಂದ್ರಪಲ್ಲಿ-ಕಳ್ಳನಚೌಲಿ?.(ಓಷಧ. ೧೪). 

[ಕಳ್ಳ *'ಚವಲಿ?] 

ಕೆಳ್ಳೆನಚವುಲಿ "ಕಳ್ಳನ ಚವಲಿ' ನೋ. 

ಕಳ್ಳನಚೌರಿ "ಕಳ್ಳನ ಚವಲಿ' ನೋ. 

ಕಳ್ಳನಚೌಲಿ "ಕಳ್ಳನ ಚವಲಿ' ನೋ. 

ಕಳ್ಳನಮೆಳ್ಸೆ (ನಾ). - ಕಳ್ಳನಗಿಡ: ಕಳ್ಳನಗಿಡ, ಕಳ್ಳನಮೆಳ್ಳೆ (ಮೈಡಗಿ, 

[ಕಳ್ಳ * ಮೆಳ್ಳೆ) 

ಕಳ್ಳ ನಹಂಬು (ನಾ). =ಕಳ್ಳನಗಿಡ : ಕಳ್ಳನ ಹಂಬು, ಕಳ್ಳನಗಿಡ, ಕಳ್ಳನ 
ಮುಳ್ಳ (ನೈೈಔಗಿ. ಆ- PR [ಕಳ್ಳ + ಹಂಚು) 


೮-೧೪೨). 


*ರಾಜಪರ್ಣಿೀ - ಶಳ್ಳೆನಚವುಲಿ? (ಓಸಧಿ. ೧೩೮). 


ಕಳ್ಳನಾಣ್ಯ (ನಾ). ನಡೆಯದ ನಾಣ್ಯ; ಖೋಟಾನಾಣ್ಯ; ಖೊಟ್ಟಿ] 


ನಾಣ್ಯ : ಕಳ್ಳನಾಣ್ಯ ಸಲುಗೆಗೆ ಸಲ್ಲದು ಕಳ್ಳನಾಣ್ಮವ ಸಲ್ಲಲೀಯರಯ್ಯಾ 


(ಬಸವ. ೧೯೮). [ಕಳ್ಳ * ನಾಣ್ಯ) 
ಕಳ್ಳನೆನ (ನಾ). ಸುಳ್ಳುನೆವ ; ಅವನು ಖರಲಾಗದ್ದಕ್ಕೆ ಒಂದು ಕಳ್ಳನೆವ 
ಹೇಳಿದ (ರೂಢಿ). [ಕಳ್ಳ * ನೆವ) 


ಕಳ್ಳೆನೋಟಿ (ನಾ). ಕದ್ದು ನೋಡುವಿಕೆ : ಅವನಿಗೆ ನಾಚಿಕೆಯಾಗಿ... 
ಹುಡುಗರನ್ನ ಲ್ಲಾ ಕಳ್ಳನೋಟದಿಂದ ನೋಡುತ್ತಿದ್ದ (ಶಾಲೆಮ. ೧೭೩); 
ಬಾಗುವೆ ಬಳುಕುವೆ ಬಳೆಗಳನೆಣಿಸುವೆ ಕಳ್ಳನೋಟವ ಬೀರುತಿರುವೆ 
(ಇಂಚಾಪ, ೮೯-೩೫). [ಕಳ್ಳ * ನೋಟ] 

ಕಳ್ಳಪತ್ರೆ (ನಾ). - ಕಳ್ಳಕಾಗದ (೪). [ಕಳ್ಳ + ಪತ್ರ] 

ಕಳ್ಳಪೇಟೆ (ನಾ). ಕಡ್ತು. ಮುಚ್ಚಿ ಮಾರಾಟ ಮಾಡುವ ಪೇಟಿ; 
ಕಾಳಸಂತೆ; ಕಳ್ಳಸಂತೆ: ಕಳ್ಳಪೇಟಿ ಅಂದಮೇಲೆ ವ್ಯಾಪಾರ ಹೇಗೆ 
ಇರಬೇಕು (ಅಮಗಾಂ. ೧೩) ; ಆ ದಿನಸಿಯಷ್ಟೂ ಹಿಂದಿನಿಂದ ಕಳ್ಳ ಪೇಟಿಗೆ 
ಹೋಗುತ್ತಿತ್ತು (ಮರಳಿ. ೧೨). [ಕಳ್ಳ + ಪೇಟ] 

ಕಳ್ಳ ಬಂಟಿ, ಕಳ ಕೈಭಂಟ (ನಾ). ೧. ಕಳ್ಳತನದಲ್ಲಿ ನಿಫುಣನಾದವನು ; 


'ಸಕ್ಕಾಕಳ್ಳ: ಸ ಬಂಟ ಒಡೆಯಗೆ ಹಿತ (ಗಾದೆ). ೨. ಗೂಢಚಾರ: 


ಗುಪ್ತವಾಗಿ ಹೋಗಿ ವೈರಿಗಳ ಚಲನವಲನಗಳನ್ನು ತಿಳಿದು 
ಬರುವ ಆಳು: ಕಳ್ಳಬಂಟರಂ ಮನ್ನಣೆಯಿಂ ಸೆಜಕಿಗೆಯ್ದು ರಾಜೇಂದ್ರ 
ಭೂಪಾಲನೊಪ್ಪುತ್ತಿರೆ (ಹಮ್ಮಾರ. ೨-೧೦೭ ವ); ತೊ ಬೂತ 
ಸೈನಿಕರ ಒಡ್ಡನ್ನರಿಯಲು ಕಳ್ಳಬಂಬರನ್ನಟ್ಟಿ ಬಾರದೆಂಬುದೂ... 
ಅರ್ಥವಲ್ಲ (ಬೆಟ್ಟ. ೪೫-೧೬). ಕಳ್ಳಭಂಟಿ: ೧. ಇವನೂ ರಾತ್ರೆ 
ಹೊತ್ತು ಕಳ್ಳತನ ಮಾಡುತಾ ಸ್ವಲ್ಪ ದಿವಸದಲ್ಲಿಯೇ ಕಳ್ಳಭಂಟಿನಾದನು 
(ನೀತಿಚಿಂ. ೪, ೫). ೨. ನಮಗೆ ಬೇಹನ್ನಳವಡಿಸುವಂತೆ ಕಳ್ಳಭಂಟ 
ರಿಬ್ಬರನ್ನು ಕಳಿಹಿರಿ (ಬಿಟ್ಟಿ ಅ. ೭೦-೮). (ಕಳ್ಳ * ಬಂಟ) 

ಕಳ್ಳ ಬಟ್ಟ, ಕಳ್ಳ ಭಟ್ಟಿ (ನಾ). ಕಳ್ಳತನದಿಂದ ಇಳಿಸುವ (ಹೆಂಡದ) 
ಬಟ್ಟಿ" BA ಜಾರಿಗೆ ಬಂದನಂತರ ಸಂಕಪೂಜಾರಿಯು 
ಕಳ್ಳಬಟ್ಟಿ ಸಾರಾಯಿ ಉದ್ಯಮದಲ್ಲಿ ನಿರತನಾಗಿದ್ದನು (ಪಂಜಪಂ. ೧೧೧). 
ಕಳ್ಳಭಟ್ಟಿ : ಪಾನನಿರೋಧ ಜಾರಿಗೆ ಬಂದಿರುವ ಕಡೆ ಕಳ್ಳಭಟ್ಟಿಯಿದೆ 
ಎಂಬುದು ನಿಜ (ರೂಢಿ). [ಕಳ್ಳು * ಬಟ್ಟ] 

ಕಳ್ಳಭಂಟ "ಕಳ್ಳಬಂಟ' ನೋ. 

ಕಳ್ಳಭಟ್ಟಿ "ಕಳ್ಳಬಟ್ಟಿ ' ನೋ. 


20 |. 


25 


80 


335 


45 


ಕಳ್ಳವಾಸಗ್ಗೆ 


ಕಳ್ಳೆಮನಸ್ಸು (ನಾ). ೧. ಬಿಚ್ಚು ಮನಸ್ಸಿಲ್ಲದಿರುವುದು. ೨. ಮೋಸ 

ಗಾರನ ಮನಸ್ಸು: ಅವನದು ಕಳ್ಳ ಮನಸ್ಸು (ರೂಢಿ). 
[ಕಳ್ಳ್ಯ + ಮನಸ್ಸು] 

ಕಳ್ಳಮನೆ (ನಾ). ಮೋಸದಮನೆ ; ಕಪಟದ ಮನೆ: ಕದಬಾಗಿಲಿರಿಸಿಹ 
ಕಳ್ಳಮನೆಯಿದು: ಮುದದಿಂದಲೋಲಾಡೋ 'ಸುಳ್ಳುಮನೆ (ಪುರಂದ. 
೧-೧೬೮-೧). [ಕಳ್ಳ * ಮನೆ] 

ಕಳ್ಳ ಮಾತು (ನಾ). 'ಸುಳ್ಳುಮಾತು ; ಕಪಟದ ಮಾತು :.ಕಳ್ಳ ಮಾತು 
ಗಳನ್ನು ನನ್ನ ಮುಂದೆ ಹೇಳಬೇಡ: (ರೂಢಿ). [ಕಳ್ಳ + ಮಾತ್ಯು) 

ಕಳ್ಳ ಮಾಲು (ನಾ). ೧. ಕಳವು ಮಾಡಿದ ಸರಕು; ಕದ್ದ ವಸ್ತು: 
“ಪೋಲೀಸರು ಕಳ್ಳಮಾಲನ್ನು ವಶಪಡಿಸಿಕೊಂಡರು (ರೂಢಿ). 


ಕಳ್ಳೆರುಜು (ನಾ). ಮೂಲರುಜುವಿನಂತೆಯೇ ತೋರುವ ಕೃತಕ 
ಬಜ: *ಅಸಲಿನಂತೆಯೇ ತೋರುವ ಹಾಗೆ ಮೋಸಕ್ಕಾಗಿ..". ಳ್ಳ 
ರುಜು (ಹಾಕುವುದು) ” (80787). ಇಂಕನಿ). [ಕಳ್ಳ ರುಜ್ಯು) 

ಕಳ್ಳರ್ವಾಡಿ (ನಾ). ಒಂದು ಊರಿನ ಹೆಸರು: ಇದರ್ಗೆ ಸಾಕ್ಷಿ 
ಗೋಯಿನ್ಹಯ್ಯನುಂ ಸನ್ಹಿ ಗಾಲಜ್ವವೂರದ ಕಳ್ಳರ್ವಾಡಿಯ ಮಹಾ 
ಜನಮುರ (ಎಕ. 1೪, ಶ್ರೀರಂಗ. ೧೬೦-೧೭; ಸು. 800). 

[? + ಪಾಡಿ] 

ಕಳ್ಳ ವಣ, ಕಳ್ಳ ಹೆಣ (ನಾ). ೧. ಎ ಕಳ್ಳ ಸ್ಸಿನಾಣ್ಯು: ಮುರಿಗಂಡು ತವರ 
Xe ಳೆ ಕ ಬ್ರಯಿವು ' ಮೊದಲಾದ ಲೋಹವ ತನ್ನಿ ಕಳ್ಳವಣ ಕಂದು 

- ಚಿಳ್ಳಿ ಲಾಜ ಕೊಕ್ಕವ ತನ್ನಿ (ಬೆಡವ. ೨೪೭). ಕಳ್ಳ ಹಣ: 
೧. ಯಿ ನೆಜಕಿ ಕಳ್ಳ Be -ಧರ್ಮಗಳವೆಡವಟ್ಟು ಸನ 
` ನಿರ್ಮಲಜ್ಞಾನೈಕ ಸಾರವೆ ds (ಅಮೃತ. ೩-೯). ೨. ಕಳ್ಳತನ 
ದಿಂದ. ಸಂಪಾದಿಸಿದ ಹಣ: ಕಳ್ಳಹಣ ಗಳಿಸಿ ರಕ್ಷಿಸುವುದು ಗೆ 
(ರೂಢಿ). (ಕಳ್ಳ + ಪಣ] 


'ಕೆಳ್ಳವತಿ (ನಾ). ಮದ್ಯವನ್ನು ಬಟ್ಟಯಿಳಿಸುವ ಮತ್ತು ಮಾರುವ 


ಹೆಂಗಸು: ನೀನೆತ್ತಣಿನಾರ ಮಗನೆನೆ ಕಂಸಂ:ಕೈಯ್ಮುಗಿದು ಕೌಶಂಬಿಯ 
ಕಳ್ಳವತಿ ಮಂಡೋದರಿಯ ಮಗನೆಂಬುದುಂ (ಅರ್ಧನೇ. ೬-೬೭ ವ). 
[ಕಳ್ಳ ವಳ: -ತಿ) (ಎ -ಇತ್ತಿ)] 

ಕಳ್ಳವತ್ತಿಗೆ. (ನಾ). - ಕಳ್ಳವತಿ: ಪಿಡಿವೆತ್ತ ಕಳ್ಳನಂತೆ ಕಳ್ಳವತ್ತಿಗೆ 
ತಳವೆಳಗಾಗಿ (ಅರ್ಧನೇ. ೬-೬೯-ವ). [2] 

ಕಳ್ಳವರಿಕೆ (ನಾ). ಕಳ್ಳ ಕೊಯಿಲು : ಗದ್ದೆಯಲ್ಲಿ ಏನಾದರೂ ಕಳ್ಳವರಿಕೆ 
ಆಗಿರುವುದೋ ಎಂದು ವಿಚಾರಿಸುವುದಕ್ಕೆ * ೬» ಹೊರಟು (ಕಥಾಮಂ. ೪, 
೩೦.) [ಕಳ್ಳ * ಪರ್ಕಿ (ಆ ಪಣ) + ಇಕೆ) 

ಕಳ್ಳವಳ, ಕಳ್ಳವಾಳ (ನಾ). ಇಕಳ್ಳನ್ನು ಶಯಾರಿಸುವವನು; ಹೆಂಡ 
ಇಳಿಸುವವನು, ಮಾರುವವನು: ಆ ಪೊಲಲ ಕಳ್ಳವಳನೊರ್ವನಾ 
ವನದೊಳೇನಾನುಂ ನಿಮಿತ್ತದೆ ತೊಟಲ್ವನದಂ ಕಂಡು ಕೊಂಡುಪೋದಂ 
(ನೇಮಿಪು. ೩-೭೦ ವ). ಕಳ್ಳವಾಳ : *ಕಳ್ಳವಾಳ - ಕಲ್ಯಪಾಲ ಎ 
ಶೌಂಡಿಕ* (ತದ್ಭಕೋ. ೭). [ ಸಂ. ಕಲ್ಯಪಾಲ] 

ಕಳ್ಳವಳಿಕೆ (ನಾ). ಒಂದು ಬಗೆಯ ತೆರಿಗೆ (?) : ಸ್ವಯಂಭು ಸೋಮೇ 
ಶ್ವರ ದೇವರ್ಗಾಳ್ವ ೧೨ರಡೂರ್ಗಳಾ ಜಲ್ಲಂ ಕಳ್ಳವಳಿಕೆ ಸಾದಂ ಬಣ್ಣಿಗೆಯನೆ 

ಪರಿಹಾರಂ ಮಾಡಿಬಿಟ್ಟಿಂ (ಎಇ. 20೪111, ೫-೧೪ ; 1062). (?] 
ಕಳ್ಳವಳ್ಳೆ (ನಾ). ಒಂದು ಊರಿನ ಹೆಸರು: [ಮೂ]ಸಆಅ ಕಳ್ಳವಳ್ಳ 


ಪೆದ್ದ ಮನಾಳುತ್ತಮಿಟ್ಲು (tu 1, ೧೪-೬; ಸು. 866). [2] 
ಕಳ್ಳವಾಸಗ್ಗೆ (ನಾ). ಕಳ್ಳ ಎಂಬ ಸಸ್ಯದಿಂದ ಮಾಡಿದ ಹಾಸುಗೆ 
(ಕಿ). (ಕಳ್ಳು * ಪಾಸಗೈ) 


ಕಳ್ಳವಾಸಗೈೆ 


ಕಳ್ಳವಾಸಗೆ (ನಾ). ಮೋಸದ ಲೆತ್ತ : “ನಾಅವಾಸಗೆ - ಕಳ್ಳ ವಾಸಗೆ 
( ಶಮದ. ಪರಿ. ೧). (ಕಳ್ಳ + ಪಾಸಗೈ] 

ಕಳ್ಳವಾಳೆ "ಕಳ್ಳವಳ' ನೋ. 

ಕಳ್ಳವುಣಿಸೆ "ಕಳ್ಳಂಬುಣುಸೆ' ನೋ. 


೧೬೫೮ 


ಕಳ್ಳವುಣುಯೂರ್‌ (ನಾ). ಒಂದು ಊರಿನ ಹೆಸರು: ಬಾಟಗಾನ್ರಣ್ಣ | 5 


ಕಂಭಯ್ಯನು ಕಳ್ಳವುಣುಯೂರೆ ಮಹಾಜನಮುಂ (ಎಕ. ೫1, ಚಿತ್ರದು. 
೫೦-೨೧ ; 868). (?+ ಊರ್‌] 
ಕಳ್ಳವೆಣ್‌ (ನಾ). ಕಪಟಸ್ತ್ರೀ; ಮೋಸಗಾತಿ; ಕಳ್ಳಿ: ಜಿನುಗುವೆಂಗಳ ' 
ಕಳ್ಳವೆಂಗಳ ಗ್ರಾಮ್ಮಮಾನಿನಿಯರ ಕಲೆಯ ಪೇಳ್ವಂತೆ ಘನಪತಿಭಕ್ತೆಯ 


ಚದುರೆಯ ಕುಸುಮಾಜಿಯನುಭವಾರ್ಥವ ಹೆ «ಳ ಬಹುದೆ (ಭರಚ.|10 


೧೦-೧೧೯). [ಕಳ್ಳ * ಪೆಣ್‌] 

ಕಳ್ಳನೆಳೆ (ನಾ). ಕಳ್ಳರ ಹೆದರಿಕೆ, ಭೀತಿ: *ಕಳ್ಳರತ್ತಣಿಂ 
ಪೆಳಜು, ಕಳ್ಳವೆಳಲು ? (ಶಬ್ದಾನು. ೩೦೩ ಪ್ರಯೋ). [ಕಳ್ಳ * ಪೆಳಜ್ಯು]) 

ಕಳ್ಳವೆಳ್ಳಿ (ನಾ). ಕೀಳ್ತರದ ಬೆಳ್ಳಿ ; ಕಡಿಮೆ ಬೆಲೆಯ ಬೆಳ್ಳಿ; ಕಂದು 
ಬೆಳ್ಳಿ (೪). (ಕಳ್ಳ? * ಬೆಳ್ಳಿ) 

ಕಳ್ಳವೆಳ್ಳಿವಟ್ಟಿಲ್‌ (ನಾ). ೧. ಕಳ್ಳಬೆಳ್ಳಿಯಿಂದ ಮಾಡಿದ ಬಟ್ಟಲು. 
೨. ಕಳ್ಳು ತುಂಬಿದ ಬೆಳ್ಳಿಯ ಬಟ್ಟಲು. ೧, ೨: ಕಳ್ಳವೆಳ್ಳಿವಟ್ಟಲ್‌ 
ಬಾಯೊಳ್‌ ಬೆಚ್ಚಂತಿರೆ (ಶಮದ. ೨೩೯ ಪ್ರಯೋ). 


[ಕಳ್ಳವೆಳ್ಳಿ * ಬಟ್ಟಿಲ್‌ ; ೮ ಕಳ್ಳಾ + ಬೆಳ್ಳಿವಟ್ಟಲ್‌] 


15 


ಕಳ್ಳವೊಗು (ಕ್ರಿ). ಕಳ್ಳತನದಿಂದ ಹೊಗು; ಗುಪ್ತವಾಗಿ ಪ್ರವೇಶಿಸು: |20 


ಧೂರ್ತದುರ್ಜನರೂ ಪಂಜುಗಳ್ಳೆರೂ ... ತಂಡತಂಡವಾಗಿ ಕಳ್ಳವೊಕ್ಕು 
ಮರೆಗರೆದಿದ್ದು (ಬೆಟ್ಟಅ.. ೧೮೯-೧೧). [ಕಳ್ಳ + ಪೊಗು] 
ಕಳ್ಳೆ ವ್ಯಾಪಾರ (ನಾ). ಮೋಸದ ವ್ಯವಹಾರ: ಭವಿಷ್ಯದಲ್ಲಿ ಈ ಕಳ್ಳ 
ವ್ಯಾಪಾರದಿಂದ ಬರುವ ಮರ್ಯಾದೆಯೆಷ್ಟು (ಹೊಸಕ್ಷಿ ೨೪). 
[ಕಳ್ಳ * ವ್ಯಾಪಾರ] 
ಕಳ್ಳ ಶರಾಬು (ನಾ).ಕಳ್ಳತನದಿಂದ ಸಾಗಿಸಿದ ಮದ್ಯ, ಸಾರಾಯಿ, 
—ಹೆಂಡ: ಸೋಡಾ, ಬೀಡಾ, ಕ ಳ್ಳ ಶರಾಬು ಇವೆಲ್ಲ ಬರುತ್ತವೆ 
(ನನ್ನೂರು. ೩೧೩). "ಕಳ್ಳಬಟ್ಟಿ? ಸರಾ. [ಕಳ್ಳ + ಶರಾಬು] 
ಕಳ್ಳಸಂತೆ (ನಾ). - ಕಳ್ಳಪೇಟಿ; ಕಳ್ಳಸಂತೆಯ ಗಾಡಿಗಳೆಲ್ಲ ಕರಿ ಅಡವಿ 


25 


ಯಲ್ಲಿ ಹಾಯ್ದುಹೋಗುವುವು ( ಪ್ರಣಸ. ೪೫) ; ಕಳ್ಳ ಸಂತೆ ಸಿರಿವಂತ ಸಭ್ಯರಾ 30 


ನರ್ಮ ಸಚಿವನೊಬ್ಬಾ (ಅರಳು. ೪೨೯-೨). [ಕಳ್ಳ್ಯ * ಸಂತೆ] 

ಕಳ್ಳೆ ಸಾಕ್ಷಿ (ನಾ). ೧. ಸುಳ್ಳು ಸಾಕ್ಷಿ, ೨. ಸುಳ್ಳುಸಾಕ್ಷ್ಯ ಹೇಳು 
ವವನು (ಕಿ). [ಕಳ್ಳ ಸಾಕ್ಟಿ) 

ಕಳ್ಳಸಾಗಣೆ (ನಾ). ಕಳವಿನ ಸರಕನ್ನು ಗುಪ್ತವಾಗಿ ಸಾಗಿಸುವಿಕೆ. 
"ಕಳ್ಳ ಸಾಗಣೆಗಾರ ' ಪರಾ. (ಕಳ್ಳ + ಸಾಗಣೆ) 

ಕೆಳ್ಳೆಸಾಗಣೆಗಾರ (ನಾ). ಕಳ್ಳಸಾಗಣೆ ಮಾಡುವವನು; ಮಾಲು 
ಗಳನ್ನು ಗುಪ್ತವಾಗಿ ಸಾಗಿಸುವವನು: ರಹದಾರಿಯಿಲ್ಲದೆ ಮಾದಕದ್ರವ್ಯ 
ಗಳನ್ನು ಮಾರುತ್ತಿದ್ದ ಜನ, ಕಳ್ಳಸಾಗಣೆಗಾರರು. . . ಇವರೆಲ್ಲ ಆ ಪಂಗಡ 
ಕ್ಕೇನೆ ಸೇರಿದವರು (ಪುನರು. ೪೧೩). [ಕಳ್ಳ ಸಾಗಣೆ * -ಗಾರ (ಆ-ಕಾಜ)] 


33 


ಕಳ್ಳಸಾಗಾಟ (ನಾ). - ಕಳ್ಳಸಾಗಣೆ: ಗೋವೆಯಿಂದ ಕಳ್ಳಸಾಗಾಟ [40 


ಅಧಿಕಾರಿಗಳ ಕಣ್ತಪ್ಪಿಸಿ ನಡೆಯುತ್ತಲೇ ಇದೆ (ರೂಢ). [ಕಳ್ಳ4- ಸಾಗಾಟ] 

ಕಳ್ಳೆಸಿಗ್ರೆ ಕಳವಸಿಗ (ನಾ). ಹೆಂಡ ಇಳಿಸುವವನು; ಈಡಿಗ: 
ಒರ್ವ ಕಳ್ಳಸಿಗಂ ಕಳ್ಳಂ ಕೊರ್ನಿಸುವ ಬೇರುಂ ಬಿಕ್ಕೆಯುಮಂ 
ಬೆರಟುತ್ತುಂ ಬಂದು (ಅರ್ಧ ನೆ ೪೧೧೧೪ ವ). ಕಳವಸಿಗೆ: 
*ಕಬ್ಲಪಾಲಃ ಎ ಕಳನಸಿಗನೆಂಬಂ [ಪಾಠಾಂ. ಕಳ್ಳ ಮಾಡುವಂ) ? (ನೀತಿವಾ. 
೧೩-೮). [ಆ ಕಳ್‌ 4 ಬಸಿಗ?) 


45 


ಕಳ್ಳಾಳ್‌ 


ಕಳ್ಳಸಿಗಗೇರಿ (ನಾ). ಹೆಂಡ ಇಳಿಸುವವರ ಬೀದಿ: ಕಳ್ಳಸಿಗಗೇರಿ 
ಯೊಳಗಣ ಕಳ್ಳಿಲ್ಲಮನೆಲಕಿದು ತರಿಸಿ... ಸೂಜಕಿಗೊಡುವಂ 
(ಧರ್ಮಾಮೃ. ೨-೨೮). [ಕಳ್ಳಸಿಗ + ಕೇರಿ] 

ಕಳ್ಳಹಣ "ಕಳ್ಳವಣ' ನೋ. 

ಕಳ್ಳೆಹಾದರ (ನಾ). ಕಳ್ಳತನದಲ್ಲಿ ನಡೆಸುವ ವ್ಯಭಿಚಾರ (8). 

[ಕಳ್ಳ * ಹಾದರ (ಆ ಪಾದರ)] 

ಕಳ್ಳೆಹಾದಿ (ನಾ). -ಕಳ್ಳದಾರಿ: *ತುವರಂ ಕಷಾಯಂ ಕಳ್ಳ ಹಾದಿ 
ಯಕ್ಕುಂ ೫ (ಮಂಗರಾ. ೬೭-೫). [ಕಳ್ಳ * ಹಾದಿ (ಆ ಪಾಡಿ) 

ಕಳ್ಳಹುಂಡಿ (ನಾ). ಮೋಸದ ಹುಂಡಿ; ಕೃತಕವಾದ ಲೇವಾದೇವಿ 
ಕಾಗದ (ಕಿ). [ಕಳ್ಳು * ಹುಂಡ್ಮಿ] 

ಕೆಳ್ಳಹುದಲು, ಕಳ್ಳಹುದುಲು (ನಾ). (ಉಕ) - ಕಳ್ಳ ಕೆಸರು: ತೋರಿ 
ಕೀಯ ಹಾದೀ ಕಳ್ಳಹುದಲೋ (ಹೊಸಂಸಾ. ೧೯). ಕಳ್ಳೆಹುದುಲು: 
ಕಳ್ಳಹುದುಲಿನ ದಂಡೆ ಆಚೆ ಈಚೆಗೆ ಚಾಚಿಕೊಂಡು , . . ಬಿದ್ದುಕೊಂಡಿ 
ಹುದು (ಉಯ್ಯಾಲೆ. ೭೯-೧೧). [ಕಳ್ಳ್ಯ*- ಹುದಲು (೮ ಪುದಿಲ್‌)] 

ಕಳ್ಳಹುದುಲು "ಕಳ್ಳಹುದಲು' ನೋ. 

ಕಳ್ಳಹುಳ (ನಾ). ಒಂದು ಬಗೆಯ ಹುಳು; ತನ್ನ ಸುತ್ತಲೂ ಕಸ 
ಕಡ್ಡಿಗಳಿಂದ ಗೂಡನ್ನು ರಚಿಸಿಕೊಂಡು, (ಆಮೆಯಂತೆ) ತಲೆ 
ಯನ್ನು ಹೊರಚಾಚಬಲ್ಲ ಹುಳು (ಕಿ). 

[ಕಳ್ಳ * ಹುಳ (£ ಪುಟ್ಯು)] 

ಕಳ್ಳೆಹೃದಯ (ನಾ). ಮೋಸಗಾರನ ಹೈದಯ : ಅವರೆದುರು ನಿಲ್ಲುವ 

ನೈತಿಕ ಧೈರ್ಯ ಆ ಕಳ್ಳಹೃದೆಯಕ್ಕೆ ಇದ್ದರಲ್ಲವೆ (ಹೊಸಕ್ರಿ. ೨೫). 
[ಕಳ್ಳ * ಹೃದಯ] ಹ 

ಕಳ್ಳಹೆಜ್ಜೆ (ನಾ). ಸದ್ದಾಗದಂತೆ ಮೆಲ್ಲಗೆ ಇಡುವ ಹೆಜ್ಜೆ: ಕಳ್ಳ ಹೆಜ್ಜೆಯ 
ನಿಡುತ ಬಂದು ನನ್ನೊಡನೆ ತಿಳಿಯದಾವುದೊ ಭಾಷೆ ನುಡಿಯುತಿರುವೆ 
(ನೆಲಮು. ೯೪); ತರಲನು ಕಳ್ಳಹೆಜ್ಜೆಯಿಡುತ್ತ ಹೊರಗೆ ಹೋದ 
(ಎರಸೆ. ೧೫). [ಕಳ್ಳ * ಹೆಜ್ಜೆ (£ ಪಜ್ಜೆ)) 

ಕೆಳ್ಳಹೊತ್ತು (ನಾ). ಹೊತ್ತಲ್ಲದ ಹೊತ್ತು ; ಅವೇಳೆ (7): ಜಿಲ್ಲ 
ಗಣಿಕೆಬೇರಂ ಆದಿವಾರ ತಂದು ಅರ್ಚನೆಯ ಮಾಡಿ ಕಿವಿಯಲ್ಲಿ ಕಟ್ಟಲು 
ರಾತ್ರಿಯಲ್ಲಿ ಕಳ್ಳಹೊತ್ತಿನಲಿ ಬಹ ಜ್ವರ ತೀರ್ಗುಂ (ಸಕವೈ. ೧೦೮). 

[ಕಳ್ಳ * ಹೊತ್ತು (ಆ. ಪೊಲ್ಟು)] 

ಕಳ್ಳಹೊನ್ನು (ನಾ). ಇ ಕಳ್ಳನಾಣ್ಯ : ಕಳ್ಳಹೊನ್ನಿಗೆ ದೊಡ್ಡ ಮುದ್ರೆ 
(ಗಾದೆ). [ಕಳ್ಳ * ಹೊನ್ನು ( ಪೊನ್‌) 

ಕಳ್ಳಳ್ಳುಳ್ಳು (ನಾ). ಒಳಗಿನ ಭಯ; ಒಳಗೇ ಅಂಜುವುದು (?) : 
ಚಹಕ್ಕೆ ಬಹಿಸ್ಕಾರೆ ಹಾಕಿಯೇ ಬಿಟ್ಟರು. ನಾಲ್ಕು ಆರು ದಿನ ಸಂದಿರ 
ಬಹುದು. ಎಲ್ಲರಿಗೂ ಕಳ್ಳಳಕ್ಸೀಳ್ಕು] ಒಬ್ಬರಿಗೆ ಉಾಣದಹಾಗೆ ಮತ್ತೊಬ್ಬರು 
ಚಹದ ಅಂಗಡಿಗೆ ಹೋಗುವುದು (ಗಾಳಿಗು. ೪೪). [ಕಳ್ಳ್ಯ* ಆಳ್ಳ್ಯು] 

ಕಳ್ಳಲನಲ್ಲಿ (ನಾ). ಒಂದು ಊರಿನ ಹೆಸರು: ಕನ್ನ ಅರಸ ೫ * ನ್ಸತು 
ಮಂಗೆಳ ಕಳ್ಳಜಕಿವಲ್ಲಿ ಕಿತ್ತರಸಂ ವಲಗಟ್ಟನ ಮಗ ಪುಲಿಕಡ್ಡ 
ಅರಸರ್‌ ಸಿಯಗೆಲ್ಲರ್‌ (ಎಕ. ೫೪1, ತುಮಕೂ. ೯೧-೬; 775). (1) 

ಕಳ್ಳಾಟ (ನಾ). ಕಳ್ಳತನದ ಆಟ; ಕಪಟ: ಳಕಾರಕ್ಕೆ - ಮುಳ್ಳಾಗಿ ; 
ಕಳ್ಳಾಟಿಂ (ಶಮದ. ೬೯ ಪ್ರಯೋ); ಈ ಸಲ ಅವನಿಗೆ ಅವಳ ಕಳ್ಳಾಟ 
ಗೊತ್ತಾಗಿಹೋಯಿತು ( ಪಂಚಾಮೃ. ೮೩). [ಕಳ್ಳ * ಆಟ] 

ಕಳ್ಳಾಳ್‌ (ನಾ). ೧. ಕಳವು ಮಾಡುವ ಮನುಷ್ಯ; ತುಡುಗ ; ಕಳ್ಳ: 
ಬಟ್ಟಿಯೊಳ್‌ ಪೋಪ ಬೆಳ್ಳಾಳ ಕಳ್ಳಾಳ ಸರಮಂ ಕೇಳ್ತಂತೆ ಪೆಪ್ಪಳಿಸಿ 
(ಪಂಚತಂ. ೭೪-೧೩). ೨. "ಹೆಂಡ ಕುಡಿದವನು ” (ಪ್ರಭಣ್ಣ?). 

[ಕಳ್ಳ * ಆಳ್ಕ್‌) 


ಕಳ್ಳಿ, ೧೬೫೯ 


ಕಳ್ಳಿ (ನಾ). ಕಳವು ಮಾಡುವವಳು ; ಕದಿಯುವವಳು ; ತುಡುಗಿ: 
ಕಳ್ಳರನ್ನು ಓಡಿಸಿದವಳನ್ನೇ ಕಳ್ಳಿ ಯೆಂದು . ಹಿಡಿದುಕೊಡಲು ಹೋಗು 
ತ್ತಿದ್ದರೇ (ಭಾರತಿ. ೪೪); ನೀನೊಬ್ಬ ಪ ಕ್ಶಾ ಕಳ್ಳಿಯಲ್ಲವೇನೇ 
(ಸುಂದರಿ. ೨೨). (ಕಳ್ಳ, * -ಇ] 

ಕಳ್ಳಿ (ನಾ). ೧. ಮಂದವಾದ ಹಾಲನ್ನುಳ್ಳ ಒಂದು ಜಾತಿಯ ಗಿಡ ; 
ಬೇಲಿಗೆ ಬೆಳೆಯಿಸುವ ಗಿಡ : *ಸಿಹುಂಡಃ, ವಜ್ರದಃ, ಸ್ನುಕ್‌, ಸ್ನುಹಿ$, 
ಗುಡಾ, ಸಮಂತದುಗ್ಳಾ ಈ ೬ ಕಳ್ಳಿ > (ನಾಚಿರಾ, ೧೧೦) ; ಬಳ್ಳಿ ಗಳ್‌ 
* « « ಕೆಲದೊಳ್‌ ಕಳ್ಳಿಯಿಡಲಡರ್ವುವು (ಆದಿ. ೧೨-೧೭) ;- ಕಳ್ಳಿಯಂ 
ನಂಬಿ ತೆಂಗಿನ ತೋಂಟಮಂ ಕಡಿವ (ಧರ್ಮಾಮೃ. ೮-೫೧) ; ತೆವರಿಂಗೆ 
ಹೋದ ಸಾಲಕಳ್ಳಿ ಮೇರೆಯಾಗಿ (ಎಕ. ೫೪, ಅರಸೀ. ೨೧೭-೬೮ ; 1252); 
ಬೆಳ್ಳಿ ಬೆಸೆಯಬೇಕಾದರೆ ಕಳ್ಳೀ ಹಾಲು ಬೇಕೆ (ಗಾದೆ). "ಎಲೆಗಳ್ಳಿ ], 
"ಮುಳ್ಳುಗಳ್ಳಿ' ಪರಾ. ೨. (ಆಲಂ) ಕಳ್ಳಿಯ ಹಾಲಿನಂತಹ 
ಗುಣದವನು; ಕೆಟ್ಟಮನುಷ್ಯ (ಕ). ೩. ಗಂಗಡಿಕಾರರಲ್ಲಿ 
ಒಂದು ಕುಲ (ಎಸಮೈ. 2೧೭೫11, ೯). 

[ದೇ. ॥ ಶಮಿ, ಮಲ. ತುಳು. ಕೊಡ. ತೆಲು. ಕಳ್ಳಿ] 

ಕಳ್ಳಿಕೆ (ನಾ). (ಕರಾ) ಹಲಸಿನಮರದ ಹೀಚುಗಾಯಿ : ತೌಡಪ್ಪನ 
ಆಸ್ತಿಯಲ್ಲಿನ ಮೂರು ಹಲಸಿನ ಮರಗಳಲ್ಲಿ ಕಳ್ಳಿಕೆಗಳು ಸಮೃದ್ಧವಾಗಿ 
ಮೂಡಿದರೂ ಹತ್ತೆಂಟು ಹಲಸಿನಕಾಯಿ ಜೊರೆಯುವ ಸಂಪ್ರದಾಯ 
ವಿರಲಿಲ್ಲ (ದೇವಮ. ೭೪). [?. / ತುಳು. ಕಳ್ಳಿಕೆ, ಕಳ್ಳಿಗೆ] 

ಕಳ್ಳಿವೆಟ್ಟು (ನಾ). ಕಳ್ಳಿ ಬೆಳೆದಿರುವ ದಿಣ್ಣೆ: ತೆಂಕಣ ಮೂಡಣ 
ಕೊನೆದುಮುದು ವನ್ನಿ ಕಾಜಲು. ಮೂಡಣಸೀಮೆ ಕಳ್ಳಿವೆಟ್ಟಿನ ಮೂಡಣ 
ಪೊರೆಯೆ ಮ್ಬಾಜು ಬೆಳ್ಳ: ಒಳಗು (ಮೈಆರಿ. ೧೯೨೭, ೧೨೨-೬೨; 400). 

[ಕಳ್ಳಿ * ಬೆಟ್ಟು,] 

ಕಳ್ಳು "ಕಳ್ಕ್‌' ನೋ. 

ಕಳ್ಳುಂಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ (?) : ಎಸೆವ ಮಂಗಳ 
ಲಕ್ಷ್ಮಿಯ ಕಳ್ಳುಂಬಳ್ಳಿವಿಡಿದ ನಳಿತೋಳ್ಗಳಿನೆತ್ತಿ ಬಳಸಿಹ ದೀಪ ಪದ್ಮ 
ರಾಗದ ಪ್ರಾಕಾರದೊಳಗೆ (ಅನಂಪು. ೧೦-೨೪ ವ). [?] 

ಕಳ್ಳುಕೊಡ (ನಾ). ಹೆಂಡದ ಕೊಡ: ಗುಳ್ಳಗೊರಜೆ ಕೂಡಿ ತಿಂದು 
ಕಳ್ಳುಕೊಡನ ಬಜಕಿದುಮಾಡಿ (ಕನಕ. ೧೪೨-೪). 

[ಕಳ್ಳು (ಆ ಕಳ್ಳಾ) + ಕೊಡ್ಡ] 

ಕಳ್ಳುಗುಡಿ "ಕಳ್ಳುಡಿ' ನೋ. 

ಕಳ್ಳುಗೊತ್ತು (ನಾ). ಹೆಂಡ ಮಾರುವ ಸ್ಥಳ; ಹೆಂಡದ ಅಂಗಡಿ : 
ವೆಂಕಣ್ಮನೂ . .. ಬಹಳ ಹೊತ್ತಾದ ಮೇಲೆ ಕಳ್ಳುಗೊತ್ತಿನಿಂದ 
ಹಿಂತಿರುಗಿದ್ದನು (ಮಲೆಮ, ೨೮೧). [ಕಳ್ಳು (ಆ ಕಳ್‌) 4 ಗೊತ್ತು] 

ಕಳ್ಳುಣಿ (ನಾ). ಕಳ್ಳು ಕುಡಿಯುವವನು; ಹೆಂಡಗುಡುಕ : ಖಳನುಂ 
ಕಳ್ಳುಣಿಯುಂ ಫುಳುಮ್ಮನಿಟ್‌ಗುಂ ಶ್ವಭ್ರಾಂತಮಂ ತಾಪಿನಂ (ಆದಿಪು. 
೫-೮೧) ; ಕಳ್ಳುಣಿ, ತುಡುಗುಣಿ (ಶಮದ. ೨೦೨ ಪ್ರಯೋ). 

[ಕಳ್‌ + -ಉಣಿ) 

ಕೆಳ್ಳುಸುಗು, ಕಳ್ಳುಸುಬು (ನಾ). (ಉಕ) ೧. (ಮೇಲ್ನೋಟಕ್ಕೆ 
ಗಟ್ಟಿಯಾಗಿ ಕಂಡರೂ) ಕೆಳಗೆ ಕುಸಿಯುವ ಉಸುಕು; 
ಹುಸಿಮರಳು. ೨. (ಆಲಂ) ಒಳಗೊಂದು ಹೊರಗೊಂದು 
ಇರುವಿಕೆ; ಗೋಮುಖ ವ್ಯಾಘ)ನಂತಿರುವಿಕೆ: ನಿಮ್ಮ ಹೃದಯದಲ್ಲಿ 
ಕಳ್ಳುಸುಗು ಇಲ್ಲವೆಂದು ತೋರುತ್ತೆ (ಶೇಸ್ರಕ್ನೆ. ೩೩೦). &, (ಆಲಂ) 
ಮೋಸಗಾರ; ಗೋಮುಖ ವ್ಯಾಘ್ರ: ಅವನನ್ನು ನಂಬಬೇಡಿ, 
ಅವನು ಕಳ್ಳುಸುಗು (ರೂಢ). ಕಳ್ಳುಸುಬು: ೧. “ಪೊಳ್ಳುಸುಬು ; 
ನುಂಗುಸುಬು ” (ಜಾನಕೋ. ೩೬). (ಕಳ್ಳರ ಉಸುಗು (ಆಉಸುಳು)] 


30 


ಕೆಕಂಗು 


ಕಳ್ಳುಸುಟು "ಕಳ್ಳುಸುಗು' ನೋ. 

ಕಳ್ಳಿ, (ನಾ). - ಕಳ್ಳಿ : ಕೌಂಕುಟ ಮೇಲೆ ತ್ರಿಶೂಲಾಕೃಶಿ ಘಳಿಯಿಸಿ ನಿಲೆ 
ಕಳ್ಳೆಯವಳೆ ತಾಟಕೆಯಕ್ಕುಂ (ಲೋಕೋಪ. ೧೧-೫೭) ; ಅವ ಕಳ್ಳೆ 
[ಪಾಠಾಂ. ಬಕ್ಕಿ)ಯ ಬಸಿಜಕಿಂ ಬಂದೆನೆ`ಂದಣಜರಿಯೆಂ (ಅರ್ಧನೇ. 
೬-೬೯ ವ); ಅದಣಂ ಕಳ್ಳೆಯರಿಂ ಪುಟ್ಟದಿಕ್ಳುಗುತ್ತಂ ಕಿಡುಗುಂ 
(ಖಮದ. ೧೪-೫೫) ; ಕುಪಿತಮತಿಗಳು ಖೂಳೆಯರು ಕಳ್ಳೆಯರು ಚಿಳ್ಳೆ 
ಯರೆ (ಬಸಪು. ೪೦-೫೪) ; ಕಳ್ಳೆಯರೊಳಗುಗಾಣಿಪರೆ (ಕುರಾಸಾಂ` 
೨೫-೧೮). [ಕಳ್ಳ + -ಎೈ] 

ಕಳ್ಳೈೆ (ನಾ). ಒಂದು ಬಗೆಯ ಸಸ್ಯ: (ಮೈಣಗ. ೨೯-೫೬೨). [1] 

ಕಳ್ಳೆಮಳ್ಳೆ, ಕಾಳಮಾಳೆ (ನಾ). (ಉಕ) ಕೈಚಾಟಿಕೊಂಡು 
ನಿಂತಲ್ಲಿಯೆ ಬುಗುರಿಯ ಹಾಗೆ ಸುತ್ತುವ ಮಕ್ಕಳಾಟ; ಪ್ರಜೆ... 
ಎದ್ದು ಕೈಬೀಸಿ ಕಳ್ಳೆಮಳ್ಳೆ ಆಡಿದಳು (ಜಹಾರ. ೮೯). ಕಾಳೆಮಾಳೆ : 
ಚಿಕ್ಕಮಕ್ಕಳು ಗಿಮಿಗಿಮಿಯಾಗಿ ಕಾಳಮಾಳೆಯಾಡಲು ಅವರಿಗೆ ಸುತ್ತಲಿನ 
ಎಲ್ಲ ಪದಾರ್ಥಗಳು ತಿರುಗಿದಂತೆ ಕಾಣುವುದಿಲ್ಲವೆ (ಜ್ಯೋತಿಶ್ಶಾ. ೨೫). 

[1] 

ಕಳ್ಳೇಲು, (ನಾ). ಕಪಟದ ಪೆಟ್ಟು; ಮೋಸದ ಹೊಡೆತ: ಜೈವಾಭಿ 
ಯೋಗದೊಳೊಪ್ಪವಿಡುವುದು ರಜನಿಯಲಿ ಕ ಳ್ಳ €ಅ ಕದನದಲಿ 
(ಕುವ್ಯಾಗ. ೯-೧೨). [ಕಳ್ಳು * ಏಲ್ಮು (ಆ ಏಜ್ಯ್‌)] 

ಕಳ್ಳೇಯ್ಲು (ನಾ). ಕಪಟದ ಯುದ್ಧ; ಮೋಸದ ಯುದ್ಧ. 
"ಕಳ್ಳೇಲುಗಾಅ? ಪರಾ. [ಕಳ್ಳ್ಳ* ಏಣ್ಯು (ಆ ಏಜ್ಯ್‌)] 

ಕಳ್ಳೇಖುಕಾಅ "ಕಳ್ಳೇಟುಗಾಅ' ನೋ. 

ಕಳ್ಳೇಯಗಾಜಿ, ಕಳ್ಳೇಜುಕಾಲಿ (ನಾ). ಮೋಸದ ಯುದ್ಧಮಾಡು 
ವವನು: ಕಡಿಯಿರಿ ಮೈಸೂರ ಕಳ್ಳೆೇ(ಜುಗಾಜರ ಪಡೆಯನೆನುತ 
ಬೊದಬ್ಬೀಂಂದು (ಕಂನವಿ. ೩-೬೬). ಕಳ್ಳೇಯಿಕಾಯಿ: ಬಾಯಾಣದಿರಿ 
ಕಳ್ಳೇಜುಕಾಜನ ಕರುಳ ಹರಹುವೆನು (ಕುವ್ಯಾದ್ರೋ; ೧೬-೫೦). 

[ಕಳ್ಳೇಜ್ಯು-*- -ಕಾಣ] 

ಕೆಳ್ಳೊಡಮೆ (ನಾ). ಕಳವು ಮಾಡಿದ ವಸ್ತು; ಕದ್ದ ಪದಾರ್ಥ, 
—ಮಾಲು: “ಅಪಹೃತಂ, ಲುಪ್ರಂ೦-'ಈ ೨ ಕಳ್ಳೊಡಮೆ? 

.  (ಹಲಾಯು. ೫೬-೧೮೪). [ಕಳ್‌ * ಒಡಮೆ] 1. 

ಕಳ್ಳೊತ್ತೆ (ನಾ). ಕದ್ದ ವಸ್ತುವಿನ ಒತ್ತೆ; ಮೋಸದ ಒತ್ತೆ ; ರಹಸ್ಯ 
ವಾಗಿ ಇಡುವ ಒತ್ತೆ: ಕರಮೆ ಪುಸಿವಂಗಂ ಕಂಡಲ್ಲಿ ಸಿಡಿವಂಗಂ 
ಕಳ್ಳೊತ್ತೆಯಿಡುವಂಗಂ ಮೆಳಿದಂಗಂ.. . ಸೂಳೆಸುಖಂ ಸಲ್ಪುದಲ್ಲೆ 
(ಮದತಿ. ೧೦-೭೭). [ಕಳ್ಳ * ಒತ್ತೆ] 

ಕೆಳ್ಳೋಲೆ (ನಾ). ಸುಳ್ಳುಕಾಗದ ; ಮೋಸದ ಪತ್ರ: ಬೊಮ್ಮ 
ಬರೆಪಮೆನೆ ಬ್ರಹ್ಮಲಿಖಿತಮುಂದುಂ ಸಬ್ಬನಿಸ ಬೊಮ್ಮೈ ಯನ ಕಳ್ಳೋ ಲಿ 
ಯೆಂದುಮೆರಡುಮರ್ಥಂಗಳ್‌ (ಅಪ್ರತಿ. ೧೨೫-೧೩) ; ಪರೆಪ್ರಯೋಗ 
ವಶದಿಂ ಕಳ್ಳೋಲೆಯಂ ಬರೆದು ವಂಚಿಸುವುದು ಕೂಟಲೇಖಕರಣಂ 
(ಪಸಾರ. ೬೧೨-೧). [ಕಳ್ಳ + ಓಲೆ) 

ಕೇರಂಗು (ಕ್ರಿ). ಕಪ್ಪಾಗು; ಕರಿದಾಗು : * ಕಅಂಗು - ಕಾರ್ಷ್ಟ್ಮ್ಮೇ 
(ಕಪ್ಪಾಗು) ” (ಶಮಧಾ) ; ಪೊಗೆಯೊಳಂ ಕಜಂಗಿ ಕಟ್ಗಿದ ಮೆಯ್ಕುಮಂ 
(ಪಂಷಭಾ. ೫-೧೦೩ ವ) ; ತನ್ನಯ ಮೇಲೆಸೆದಿರ್ದ ನೀಲನೀರಜವನದಿಂ 
ಕಟಂಗಿ ಕಮಲಾಕರದಿಂ ಪೊಜಮಟ್ಟಿಂ (ಗದಾಯು. ೭-೨೭) ; ಪೆಣ್ಮುಂಬಿ 
ವಿಂಡಿಂ ಕಜಂಗಿದ ನೆಯ್ದಿಲ್ಲೊಳಂ (ಪಂರಾಮಾ. ೧-೧೧೦); ರಸೆಯುಮಂ 
ದೆಸೆಯುಮಾಗಸಮುಂ ಮುಸುಕಿಯರ್ವಿಸಿ ಕಜಂಗಿ[ದ] ರಾತ್ರಿಯೊಡ್ಡಿ 
ನಂತೆ (ಕುಮುರಾ. ೬-೧೨೬). 

[ಬೇ. ॥ ತಮಿ, ಮಲ. ಕಜಜ್ಜು - ಮುಸುಕು) 
105 


ಕಂಡು ೧೬೬೦ ಕೆಯ 


ಕಅಂಡು (ನಾ). ಒರಟು; ಕ್ರೂರ (?) : ಮುಳಿಸಿನೊಳಮಿಟಕಯಿಕ್ಕಿ 
ಕಾಡುವ ಕಜಂಡು ಬೊಜಗನಂ ಪಿಡಿದು (ಲೀಲಾವ. ೨-೧೦೯ ವ). [?) 

ಕಲಕು (ನಾ). ಕರಿಕು (?) : ಕತ್ತುರಿಯೊಳು ಕಜಕಂ ಪುಟ್ಟಿ ಮಾಡ- 
ಲೀಶ್ವರನುಮೆ * x « ಯೊಳು ಬೆಳೆದಿರ್ದ್ದು (ಎಕ್ಕ ೪1, ತರೀಕೆ. ೮೧-೩೦ ; 
ಸೂ. 1180), (2) 

ಕಲಅಕಟಿ (ಅ) ಪ್ರಚಂಡವಾಗಿ; ಉಗ್ರವಾಗಿ: ದೇವನೊಳ್ಳಿದನೆಂದು 
ಮು ಯ್ಯಾ ನಲು ಬೇಡಾ ಕ[ನಾಕಾಂ. ತ]ಜಕಟ ಕಾಡಿದನೊಳ್ಳಿದನೆ 
(ಬಸವ. ೧೪೮) ; “ಅತ್ಯುಗ್ರವಾಗಿ* (ಬಸನ ಕೋಶ).  [?) 

ಕಅಕೊಡಿಯ (ನಾ). ಒಂದು ಊರಿನ ಹೆಸರು: ಮೂಲೂರ 
ಪೊಲಸನ್ಹಿನ ಕಜಕೊಡಿಯನ ಕೆಆಕಯಿಂ (ಎಕ. 111, ನಂಜನ. ೧೩೯-೨೩ ; 
9151). [?) 

ಕಅಗುದುರೆ (ನಾ). ಒಂದು ಊರಿನ ಹೆಸರು: ಪಲಂಬಿಯೆರ್ಪ್ರತ್ತಜ 
ಬಳಿಯ ಗ್ರಾಮಂ ಕಣಗುದುರೆಯುತ್ತರ ದಿಗ್ಭ್ರಾಗದೊಳ್‌ (ಇಆ. ೫, 
೨೫೨-೪೦; 1108). ಔ ಈಗಿನ ಕರಿಗುದ್ರೆ. [?) 

ಕಜನಮೆ (ನಾ). ಬಾವು; ಗಡುಸು; ಜಡ್ಡು (?): ಪೆಣ್ಣತ್ತೆಯಾಗಿ 


ಪುಟ್ಟ ಪಿರಿಯವಪ್ಪ ಫೊಆ್‌ಗಳಂ ಪೊತ್ತು ಪೋಗಿ ಬೆನ್ನೊಳ್‌ ನಾಳಿ ಬಿರ್ದು | 


ಕಜಮೆ [ಪಾಠಾಂ. ವೆ]ಯಾಗಿ ಫುಟ್‌ತು ನಮೆದು ಸತ್ತು (ವಡ್ಡಾರಾ. ೯-೨). 
[?. 1 ಶಮಿ. ಕಜಮ್‌ ಎ ಬಿರುಸು] 
ಕಲು, ಕರೆಲು,, ಕರ್ಲು, ಕಲಳು (ನಾ). ಚೌಳು ನೆಲ; ಸೌಳು 


ನೆಲ; ಉಪ್ಪುನೆಲ; ಊಷರ ಭೂಮಿ: ಕಜಲ ಭೂಮಿಯಲ್ಲಿ ಕಜಕಿದ |? 


ವೃಷ್ಟಿಯ ತೆಜನಂತೆ ಅವರೆತ್ತ ಬಲ್ಲರು ಎನ್ನ ಸುಖದುಃಖವ (ಬಸವ. 
೪೫೫); ಸುಮುಹೂರ್ತದೊಳು ಕಜಲು ಕಲ್ಮೊರಡಿ ಬೆಳೆಯಲು (ಸಿದ್ಧರಾ. 
೧-೩೨) ; ಕುಪಾತ್ರಕ್ಕೆ ಮಾಡಿದ ದಾನಫಲ ಕಜಲು ನೆಲದೊಳ್‌' ಬೀಜವಾ 
ARS ಬಿತ್ತಿಯುಂ ಸತ್ಸುಲಮಸಿನಿಸು ಹಡೆಯದ ತೆಜದಿಂ (ಸಮ್ಯಕ್‌. ೭-೧೦). 
ಕರಲ್ಲು: ಕರಲುಭೂಮಿಯ ಲ್ಲಿ ಬೆಳೆ ಬೆಳೆಯುವುದಿಲ್ಲ (ರೂಢಿ). 
ಕೆರ್ಲು : ಹೊಸಪುರದ ಕರ್ಲುಗದ್ದೆಗೆ (ಎಕ. 111, ತಿರುಮ. ೬೩-೪೬೮; 
1748) ; ಕರ್ಲಭೂಮಿಯಲ್ಲಿ ಬತ್ತ ಬೆಳೆಯುವದಿಲ್ಲ (ಮುಂಬಯಿ. 
೫-೨೦೦). ಕಳು: ಕಣಳ ಕೆಯಿ ಕಂಬ ೭೦ (ಎಕ. ೪1, ತರೀಕೆ. 
೬೧-೫೨ ; 11541) ; ರಾಮನಾಥ ದೇವರೆ ಕಜಳೆ ಗದ್ದೆಯ ಪಡುವಣ 
ಕಲ್ಲು (ಎಕ. ೪1, ತರೀಕೆ. ೮೩-೩೩; 1230 ?). 
(ದೇ. ॥ ಶಮಿ. ಕಳರ್‌; ಮಲ. ಕಟ] 

ಕಅನ (ನಾ). ಒಂದು ಬಗೆಯ ಹೊನ್ನಿನ ನಾಣ್ಯ: ಸೋವರಸರು 
ಹಾಳ ಹೊಲೆ ಕೊಂಕೆನ ಕುಳ ಮಗ್ಗ ೧ ಕಜವ ಗೆ ೧-ಹೊಂನನು ನಂದಾ 
ದೀವಿಗೆ ಆಚಂದ್ರಾರ್ಕ್ಯ ಸಾಇಯಾಗಿ ಬಿಟ್ಟ (ಎಕ. ೫1೪, ತಿರುಮೆ. ೫೫-೮; 
1426). (2) 

ಕಲಿವಾಡಿ (ನಾ). ಒಂದು ಪ್ರದೇಶದ ಹೆಸರು: ತಥಾ ಪಶ್ಚಿಮ ಕಜ 
ವಾಡಿಯ ಹಲುಹಾಡಿಯ ದೈಸೀಮೆ ಚಂಚರಿ ಸ್ರೊತ ಪ್ರಾಸ 
(me. ೪117, ೯೫-೧; 4441). [?) 

ಕಅವು (ನಾ). ಸಿಟ್ಟು; ಕೋಪ; ಕ್ರೋಧ: ಭತ್ತಗಳಿ ಯಾಹಾರ 
ಪುರುಷರ್ಗಳಿಗೆ ಪುತ್ರಮೋಹನ್ಮುಳಿದು ಸತಿಯರಲಿ ಪ್ರೇಮ ಹೆಚ್ಚಿ 
ತೋಣುವರು ಮತ್ಸ್ಯ್ಯವೇ ಮಾಂಸವಾಡೆ ಕಣಜವು ಕ್ರೂರತ್ವ ಕಳವು ಸರ 
ಹಿಂಸೆ ಪೆರ್ಚುವುದು (ಲಕ್ಷ್ಮಛಾ. ೩-೧೫-೧೦). 

[ಆ ಕಣ್ಮು + -ವು 

ಕಅನೆ (ನಾ). (?): ಮೂಡ ಕಜನೆಯ ಕಲ್ಪಡಗೆ ತೀರ್ತ್ವದ ಕಲ್ಪಡುವ 
ಕಮ್ಮಜಕಲ್‌ ನೈರಿತಿಯೊಳೆ ಅವದ ಕಲ್‌ ತೆಂಕ ಪೇರೂರ ಪಳ್ಳಂ 
(ಎಕ. ೫1, ಮೊಳಕಾ. ೨೬-೫ ; 962). (2) 


45 


ಕಲಸು "ಕಟ್‌ಸು? ನೋ. 

ಕಲಹ "ಕಣ್‌ಹೆ? ನೋ. 

ಕಅಳವಾಡ (ನಾ). ಒಂದು ಊರಿನ ಹೆಸರು: ಹುಲೆಗೆಆಿ ಮುನ್ನೂ 
ಆಕೊಳಗಣ ಬೆಂಣ್ಣೆಧಡಿಯೆಳ್ಳತ್ತಆ ಬಳಿಯ ಬಾಡ ಕಜಳವಾಡ ಸಹಿತಂ 
(ಸೌಇಇ. XX, ೧೪೪-೫೭; 1166). [2] 

ಕಅಳು "ಕಅಲು? ನೋ. 

ಕಜ "ಕಣಕ್ಕಿ ನೋ, 

ಕಣಠಿಕೆ ಕಯುಂಕೆ' ನೋ. 

ಕಅಗಂದು "ಕಣಿಗಂದು' ನೋ. 

ಕಣಠಿಗಲ್‌ (ನಾ). ಕರಿಕಾದ ಕಲ್ಲು; ಕಪ್ಪಾದ ಕಲ್ಲು: ಒದವಿದ ಧೂಳಿ 
ಯಾವಗೆಯ ಧೂಳಿವೊಲಿರ್ದುದು ಬೆಟ್ಟು ಸುಟ್ಟ ಸುಣ್ಣದ ಕಜಕಿಗಲ್ಲ 
ಕೊಟ್ಟಿ ಲೆನಿಸಿರ್ದುದು (ಚಂದ್ರಪು. ೯-೭೯). [ಕಣಿ (ಆ ಕಜಕ್ಕಿ) 4 ಕಲ್‌] 

ಕಲ್ಲು, (ಕ್ರಿ). ಕಟುತು, ಕಜುತ್ತು (ಭೂತನ್ಯೂ); ೧. ಕೋಪ 
ಗೊಳ್ಳು; ಅವೇಶಹೊಂದು; ಕೆರಳು; ಮಸಗು; ಉದ್ದೇಗ 
ಗೊಳ್ಳು: ನೃಪನೀತಿಮಾರ್ಗ ಭೂತಲಪತಿವೋಲ* ಕಣುತ್ತೆಜಗೆ ತಾಗಿ 
ದರಾತಿವೊಲಂತೆ ಮಾಣ್ಣು ಪೆರ್ಬಲಮನೊಡವಾಯೆ (ಕಾವ್ಯ ಸಾ. ೪೬೩ 
ಶೂದ್ರಕ) ; ಸುಕುಮಾರಮೆನಿಪ್ಪ ಶರೀರಮಂ ಕಣುತ್ತಿನಿವಿರಿದೊಂದು 
ಘೋರತಪಕೊಡ್ಡಿದೆ (ಕಾದಂಪೂ. ೯೬೦); ಕಜುತು ಜವನೆಂಬ ಬಜಸಿಡಿಲೆಜ 
ಗಿದುದು (ಸುಕುಮಾ. ೨-೧೧); ದೂರಾವತೀರ್ಣ ಪಂಪಾವಾರಿಯನಿದ 
ನಜತು ಕಜುತು [ಪಾಠಾಂ. ಕುಜುತು] ತಳಮೆಯ್ದುವಿನಂ ನೀರಡಸಿ ನೀರ 
ಜಾನನೆ ಹೀರಲ್‌ (ಕಾವ್ಯಾವ. ೯೨೦); ಕೊರ್ಗೋಲಂ ಕುತ್ತು 
ತಾನುರ್ಚೆ ಕೋಪದಿಂ (ಶಾಂತೀಶ್ವ. ೩-೧೦೪). ೨. ಗುರಿಯಿಡು; 
ಲಕ್ಷ್ಯವಿಡು: ಅವಯವದಿಂ ಕಟುತ್ತಿಜದು ಕೊಂದು (ಧರ್ಮಾಮೃ. 
೧೦-೧೮೯). 

ಕಲುತ್ತಿಜಿೌ ಎ ತೀಕ್ಷ್ಣವಾಗಿ ಇರಿ; ಚೆನ್ನಾಗಿ ಇರಿ: ತವೆ 
ಮಾಜಾಂತ ಬಲಂ ಕಜುತ್ತಿಕಿದು ತನ್ನಾಳ್ಹಂ ಕರಂ ಮೆಚ್ಚೆ ಗೆಲ್ಲವನಂ 
ಶ್ರೀವಧು ಪತ್ತುಗುಂ (ಪಂಪಭಾ. ೧೦-೪೪). 
[ಡೀ ॥ ತಮಿ. ಮಲ. ಕಲು] 

ಕಲ್ಲು, ಕರ್ಕು, ಕಲುವು (ನಾ). ೧. ಹಸು, ಎಮ್ಮೆ ಮೊದಲಾದುವು 
ಗಳ ಮರಿ; ವತ್ಸ: ಆಆಕಳಾದುವಕೆ ಪುಟ್ಟದುವು ಕಜುವಕ್ಕು ಮಿಕ್ಕ 
ಮೃಗಪಕ್ಷಿ... ನಾಯ್ಗಳಲಿ ಪುಟ್ಟದುವು ಮಜಕಿಗಳಕ್ಕುಂ? (ಮಂಗರಾ. 
೫೫-೮); ಸಂಧಿಸಿ ಪೇಡೆ ಕೃತಿಯೊಳಗೊಂದಿರದೆರಡಕ್ಕೆ ಬಿಟ್ಟ 
ಕಜುವಂ ಪೋಲ್ಲುಂ (ಕವಿರಾ. ೨-೯); ಕಲು. ಸತ್ತಾವಿನಂತೆ ಮಣು 
ಗುತ್ತಿ ೦ (ಧರ್ಮಾಮೃ. ೧-೧೪೪) ; ಊಡದ ಅವಿಂಗೆ ಉಣ್ಣದ ಕಣುವ 
ಬಿಟ್ಟಂತೆ (ಬಸವ. ೧೦೯) ;" ಕಣುಗಳಂ ಬಿಡಿರೆ ಬೇಗ ಮೊಲೆದೊಟಕ್‌ದು 
ಮಣುಗುವವು ಕಟುವಂ ಬಿಡಿರೆ (ಬಸರ. ೯-೧೧೫); ತಾಯಿ ಕಜುಗಳ 
ಬಿಡದವೊಲು (ಕುವ್ಯಾಅ. ೧೪-೧೪). ೨, (ಆಲಂ) ಮಗು; ಕಂದ; 
ಕಂದಮ್ಮ: ಪಗೆನಡೆಯೊಡ್ಡುಗಳನೊಡೆಯಲೈ ನೇಟಕ್ಕಿರ್ದೆ ಧಗಮೆನೆ 
ಸೈರಿಸುವುಪಾಯಮಾವುದು ಕೇಖವೇ .( ಪಂಪಭಾ. ೧೧-೯೧); ಪೆತ್ತೆನಗೆ 
ಕಟುವೆ ಮಜುಕ ಮನೋವಿಂ ಮಾಡದೆ ಕೇಳ್‌ ಸಂತಸಮಂ ಮಾಡುವೊಡೀ 
ಮಾತನೆಯ್ದೆ ಮಾಣ್ಟುದು ಮಗನೇ (ಧರ್ಮಾಮೃ- ೮-೧೫೦). ಕರು: 
೧, ಕೆಚ್ಚಲ ಕರುವನು ನೆಕ್ಕುವ ತುರುವೋ (ಅನಿಕೇೇ ೩೦-೧೨). 
ಕಲುವು: ೧. ಪುರ್ವ ಸ[ದ್ಧಾ]ಯ ಕಲ್‌ದು[ಕೊ] ಣ್ಹರಪ್ಪಡೆ ಕವಿಲೆ 
ಯುವ ಕಲುವೊವನಟದರ ಲೋಕಕೆ ಸಲ್ಲು (ಸಾಇಇ. X1-, ೩೫-೪; 
933) ; ಹಸುವಿನ ಬಸಿಜಲ್ಲಿ ಕಣುವು ಹುಟ್ಟಿತ್ತು (ಮಹಾದೇ. ೩೧-೪). 

(ದೇ. ಗ ಶಮಿ. ಕನ್ನು; ಮಲ. ಕನ್ನು; ಶುಳು. ಕಂಜಿ] 


ಕಲುಂಕೆ ೧೬೬೧ ಕಜುಂಬುತನ 


ಕಜುಂಕೆ, ಕರಿಕೆ, ಕಲಕ, ಕುಕ್ಕೆ, ಗರಿಕೆ, ಗರುಕೆ, ಗಲಾಕೆ, 
ಗಲುಂಕ್ಕೆ ಗಟುಕೆ (ನಾ). ಒಂದು ಬಗೆಯ ಹುಲ್ಲು; ದೂರ್ವೆ; 
ಹರಿತಾಲಿ: “ದೂರ್ವಾ ಹರಿತಾಳೀ ನಾಮಕಂ ಕಜುಂಕೆಯೆನಿಕ್ತುಂ ” 
(ವೆಸ್ತುಕೋ. ೩೯-೩೮) ; ಎಳೆಯ ಕಚುಂಕೆ ನೇಜನಿಲೆಲೆಯೆಂಬಿವನಿಂಬಿನೆ 
ಪೂಸಿ (ಲೋಕೋಪ ೮-೩೬); ತೀರದ ಕಟುಂಕೆಗೆಳಸುವ ಗೋರಾಜಿಯ 
ಲೀಲೆ ಕಣ್ಣಿ ಪಡೆದುದು ಚೆಲ್ವಂ (ಚಂದ್ರಪು. ೨-೨೭); ಕಣುಂಕೆ, ಕಣುಳೆ 
(ಶಮದ. ೩೬ ಪ್ರಯೋ); ಎಸಳ ಕಣುಂಕೆಯೆಳೆಯ: ನಿಡುಗೊನರಿಟ್ಟಸಿ 
ತೋತ್ಚಲಲೋಚನೆಯರ್‌ . . ನಿರೀಕ್ಷಿಸಲ್‌' (ಜಯಕಾ. ೪-೧೭). ಕರಿಕೆ: 
ಪ್ರತಿದಿವಸ ಇಪ್ಪತ್ತೊಂದು ಕರಿಕೆಯ ಕಟ್ಟಿನ್ನು ಗಣಪತಿಗೆ ಏರಿಸುತ್ತಿದ್ದರು 
(ಶ್ಯಾಮತಾ. ೨೯) ; ಅಲಸಿಕೆಯ ಕರಿಕೆಯನು ಬೇರ್ವೆರಸಿ ಎಳೆಯುತ್ತ 
(ಸಾಸಮಾ. ೧೫೧). ಕೆಅಕಿಕೆ: ಬಿಳಿಯ ಕಜಂಕೆ ಕಣಿಗಿಲೆಲೆಯ 
ತೊಜಕಿಯ ತಡಿಯ ಮಳಲ ತಂದು ಗೌರಿಯ ನೋನುವ ಬನ್ನಿರೇ 
(ಬಸವ. ೮೨) ; ಮಾನಿನ ಬಿತ್ತೆಳೆಯ ಕಣಕಿಕೆ ಶರ್ಕರೆಯಿನಿತಂ ಭಾವಿಸುವು 
ದಕ್ಕಿ ಗಚ್ಚಿಂ (ಕಲ್ಯಾಕಾ. ೫-೧೩) ; ಗುಡ್ಡಂಪಾಡಿಯ (ಕೆ]ಜರಿಕೆಯ ಕಳಿ 
ಯಲ್ಲಿ ನಾಲ್ವಂಡೆಯಲಿ (ಸೌಇಇ. 12೭-1, ೪೬೪-೧೧, 1472). ಕಯಿಕೈೆ : 
"ದೂರ್ವಾ, ಶತಪರ್ನಿಕಾ ಸಹಸ್ರವೀರ್ಯಂ, ಭಾರ್ಗವಿ, ರುಹಾ, 
ಅನಂತಾ- ಈ ೬ ಕಣುಕೆ” (ನಾಚರಾ. ೧೧೨); ಕಳಶಂ ಕನ್ನಡಿ ತೋರಣ 
ಮೆಳದಳಿಸುವ ಕಲುಳೆ ಸೇಸೆ ಬಾಸಿಗದಿಂ (ಸಮಪ. ೧-೬೪); ಕಜುಕೆ 
ಕಲ್ಪದ್ರುಮದ ಸಂಸದಕೆ ಮುಳಿವಂತೆ (ದಕ್ಸಾರ ೧೬-೬). ಗರಿಕೆ: 
ಈ ಗರಿಕೆ ಚಿಗುರುಗಳಿಂದ ಶೋಭಿಸುತ್ತಿರುವ ಹಸುರು ಭೂಮಿಯಲ್ಲಿ 
(ಕಮಕ. ೪೫) ; ಒಂದು ಗರಿಕೆಗೂ ನಕ್ಷತ್ರಕ್ಕೂ ಇರುವ. ಸಂಬಂಧ ತಿಳಿ 
ಯಿತು (ರಾಮಾನೆ. ೧೧೫). ಗೆರುಳೆ: ಹಸುರು ಗರುಕೆಯ ಪಳಪಳಿಸುವ 
ಚಿಗುರನ್ನು ಕೆತ್ತಿ (ಪನರು. ೩). ಗೆಜಿರಿಕೆ: ಎಳೆಯ ಬಾಳೆಯ ಕಾಯ 
ಚಿತ್ರಮೂಲಂ ಗಜಕಿಕೆ ಕಳಿಲೆವಿದಿರಿನ ನಾರು ತಳಿರು ( ಸೂಪಶಾ. ೪-೩೪) ; 
ಗಜಕೆಯ ತೊಳಚಿಯ ದಾಂಗುಡಿಯಂ ಚಿವುಂಟ (ರಾಮಾಶ್ವ. ೪೩-೧೩). 
ಗೆಮಿಂಳೆ: ಕಡೆನಾಯ ಲೋಳೆ ಜೊಳ್ಬೊರೆದುಗುತರ್ಪ ಪಚ್ಚಪಸಿಯಚ್ಚ 
ಗಜುಂಕೆ (ಕಾದಂಪೂ. ೬೫೧) ; ಇಳಿದ ಕಟವಾಯ ಹೊಸನೊರೆಗಣುಂಕೆ 
ಗಳೆಸೆಯೆ (ಆನಾರ, ೫೩-೨೪). ಗೆಯಿಕೆ: ಪುತ್ತದ ಮೇಲೆಳಗಜುಕೆಯೆ 
ಮುತ್ತಂ ಕುಶೆಯುಂ ಸಮಂತು ಸಮನಿಸಿದೊಡಂ (ಲೋಕೋಪ. ೫-೩೪) ; 
ಆನೆಗಳ? ಗಣುಳೆ ಮೇವ ಮುಗಿಲ? ... ವಿಷಯಮಾಗಿರ ತೀರ್ವುದು 
ಶೈಲವರ್ಣನಂ (ಸೂಕ್ತಿಸು. ೩-೧). 

(ಡೇ. ॥ ತಮಿ. ಕಣಕ; ತುಳು. ಕವಿಳೆ; ತೆಲು. ಗಜಕಿಕ] 

ಕಣುಂಬ, ಕಲುಬ (ನಾ). ೧. ಹೊಟ್ಟಿಕಿಚ್ಚಿನವನು; ಅಸೂಯೆ 
ಯುಳ್ಳವನು: ಮಂಡಳಿಕರಂ ಬೆಸಕೆಯ್ಸಿ ಕಣುಂಬರಂ ನಿರಾಕರಿಸಿ... 
ವಹೀತಳದರ್ಥಮೆಲ್ಲಮಂ ತರಿಸಿ (ಪಂಪಭಾ. ೬-೧೮); ಬೆಸನಿಗನಂ 
ಕಜುಂಬನನಿದಿರ್ಡುವನಂ ಬಜುದೂಉಗಾಜನಂ ಕಸಗಳೆದು (ಚಿಕವಿ 
೬-೧೧೪). ಕಯಿಬ: ೧. ಕ[ಪಾಠಾಂ. ಬ]ಜುಬರನು ತಾಪಿಗಳ್‌ ಜಜಕಿವ 
ಕೆಂದಾನಂಜಿ (ಮನೋವಿ. ೧-೬); ಕಅುಬರಹ ಪಾಂಡವರಿಗೀಗಲೆ ಹಜುವ 
ನೆನೆ (ಕುವ್ಯಾಆ. ೮-೨೧) ; ಕುಜುಬರಾದ ಕನಿಷ್ಕರಿಂತಿದನಜದರಾದೊಡೆ 
ಭೂಮಿಪಾಲಂಗಜುಹುವರು (ಪ್ರಭುಲೀ. ೫-೪೩); ಕಜುಬರಿದ್ದೂರಿಂದೆ 
ಕಾಡೊಳ್ಳಿತು (ಜೈಮಿಭಾ. ೨೮-೩೬). ೨. ಕಪಟಿ; ಮೋಸಗಾರ: 
*ಕಲಜುಬನೆನೆ ಕಪಟಿಹೃದಯಂ (ಭಾರನಿ. ೧೫); ನಿನ್ನಹೊದ್ದದು ಕಲುಷ 
ಕಲಿಮಲದ ಕಟುಬರೀ ಕೌರವರು (ಕುವ್ಯಾಸ, ೧೧-೩೦) ; ಪರಮ 
ಮೈತ್ರನದೆಂದು ತಂಗಿಯ ಕೊಟ್ಟು ಬಳಿಕೀಗ ಕಜುಬರಂದದಿ ಹಲವ 
ನೆಣೆಸಿದಡಜೀವನೇ (ಕೋಗಯ. ೧೭-೭೬). 


[ಕುಂಬು 


+ ೪) 


ಕೆಲುಂಬಗದ್ದೆ (ನಾ). (2): ತೆಂಕಲು ಕಣುಂಬಗದ್ದೆಯ ಬಾಯಿಕಲು 
ಚಿಂಚಗಟ್ಟ ನಾಯಕರ ಗುಯ್ಯಲ ಹಳುಗಿನ ಹಳ್ಳೆದ ಮೂಡಣ ಬದುಕಿನ 

ನಟ್ಟ ಕಲು ಮೇರೆ (ಸೌಇಇ. 126-1, ೩೪೩-೫೬; 1226). (?] 
ಕಯುಂಬು, ಕರುಂಬು,, ಕರುಬು, ಕಟುಬ್ಮು (ಕ್ರಿ). ಹೊಟ್ಟಿಕಿಚ್ಚು 
5 ಪಡು; ಮತ್ಸರಿಸು; ಅಸೂಯೆ ಪಡು: “ಕಜುಂಬು ಆಸ 
ಯಾಯಾಂ? (ಶಮಧಾ) ; ಮನುರಾಜೀಂದ್ರನ ಕೀರ್ತಿಯನನುವಿಂದಂ 
ನೋಡಿ... ಚಿಂತಿಸಿ ಕಜುಂಬಿ ನೊಂದೆಂ ಬೆಂದಂ (ಹಮ್ಮೀರ. ೨-೯೮). 
ಕೆರುಂಬ್ಬು: * ಈರ್ಷತೆ - ಕರುಂಬಿದಪಂಗ (ಉಶಕೃ.೧೨೦). ಕರುಬು: 
ನೀಂ ಪೆರರ ದಿಟ್ಟಿಸುತ ಕರುಬುವೆಯೊ (ಮಂಕುಕ. ೨೦೦). ಕಯುಬ್ಮು : 
10 ಉಣುಬಿ ನಡೆದು ಬರುತಿರೆ ವರುಣನ ಬಲ ಕಜುಬಿದರಸುರನಾಯಕರು 
(ಅಂಜಚ. ೬-೧೭೪); ದ್ರೌಪದಿಯ ಮಾಳಿಗೆ ಕಜುಬಿದವರಿಗೆ ಕಾಣಲಾಯ್ತು 
ಕೃತಾಂತನೋಲಗವ (ಕುವ್ಕಾಆ. ೧೧-೩೩) ; ಕಜುಬಿ ತೆಗಳ್ವಾ ಖೂಳಂ 
ಖಳಂ ಬಲ್ಲನೇ (ದಿವ್ಯಸೂ. ೧-೩೫). (ದೇ. ॥ ತಮಿ. ಮಲ, ಕುಪ್ಪ] 
ಕಯಿಂಬ್ಬು, ಕರುಂಬ್ಯು, ಕರುಬ್ಬು, ಕಜುಪು, ಕುಪ್ಪು, ಕಟುಬ್ಬು, 
ಕುಹು (ನಾ). ೧. ಹೊಟ್ಟಿ ಕಿಚ್ಚು; ಅಸೂಯೆ; ಮತ್ಸರ: 
* ಅಜೃೈಜಮೆಂದುಂ, ಕಣುಂಬೆಂದುಂ, ಅಸೂಯೆ” (ಕಶಸಾ, ೨೨-೪೬೭); 
ತುಜುಗಿದ ಕುಜುಂಬಿನಿಂದ೦ (ನೀತಿಮಂ. ೩೭೯). *ರುಂಬೈು: 
೧. *ಈರ್ಷಾ, ಈರ್ಷಣಂ, ಈರ್ಷಣೀಯ ಈ 4 ಕರುಂಬು ೫ (ಕಾಶಕೃ. 
೧೨೦). ಕೆರುಬ್ಯು : ೧. ನೀಂ ಪೇಳ್ದುದಂ ಕೇಳ್ದೆ ನಗೆ ಉಕ್ಕುತಿದೆ ಕರುಬು 
(ಚಂದ್ರಸ. ೫೩) ; ಗುರುವಿಗೆ ಕರುಬಿಲ್ಲ ತೀರ್ಥಕೆ ರುಚಿಯಿಲ್ಲ (ಇಂಚಾಪ, 
೧೪೮-೨೯); ಅನ್ಮರ ಸಂಕೋಷವ ನ್ನು ಕಂಡು ಕರುಬಿರಲಿಲ್ಲ 
(ಬೆತಂಬಾ. ೧೪). ಕೆಮಿಪು: ೧. ಮಜಕಿವುದು ಕಂದ ಪಾಂಡವರ ವೈರಮ 


ಅ 


5 


ನೆನ್ನೊಡವೋಕೆ ಕೋಪಮುಂ ಕಜುಪುಂ (ಪಂಪಭಾ. ೧೧-೪೯); ಕಣು 
ವಿಂದ ಪೆಆರ ದಂಮ್ಮಮಂ ಮೇಣಳಿವಂ ತೆಜಕಿಗೊಳುವಂ ಪುಳುಕೊಂಣ್ಣ 
ದೊಳಲುವತ್ತು ಸಹಸ್ರಮುದುಭವಿಸಿಕು (ಎಕ. ೪1, ತರೀಕೆ. 
೬೨-೨೬ ; 11047); ಕಣುಪಿಂದಂ ತಾಳಲಕ್ಷ್ಮಂ ಮಸಗಿದ ಜವನಂತಾ 
ಗಳುಗ್ರೋಗ್ರಕೋಪಂ (ನೀಮಿಪು. ೧೪-೯೮). ಕಣುಪ್ಪು: ೧. ಆ.ಬದ್ಧ 
ವೈರದಿನಿನಿತು ಕುಪ್ಪಂ ಕಾಯಂ ನಿ ನಗಾದುದು (ಶಾಂತಿಪು. 
೯೨೯೦ ವ). ಕಯಿಬ್ಮು: ೧. “ಕಜುಬಕ್ಕಜಮೆಂದಸೂಯೆಯಕ್ಕುಂ ” 
(ಕವಿಕಂ. ೧೯೬); ಮಜಾದುಂಬಿಗುರುಳ ಮಾನನಿಗೆ ತುಜುಬ ಸಿಕ್ಕಿದರು 
ನೋಳುರ ದೃಷ್ಟಿ ಕಣ್ಣಿಗೆ ಕಜುಬನಿಕ್ಕಿದರೆಂಬಂತೆ (ಮೋಹತ, ೨೩-೨೯). 
೨. ಹೊಟ್ಟಿಕಿಚ್ಚಿನವನು; ಮತ್ಸರವುಳ್ಳವನು: ಕಜುಬು [ಪಾಳಾಂ. 
ಹಜುಕು]ಗಳು ನಾವ್‌ನೂಲ ಮಕ್ಕಳು ಹೊಣಗೆ ಬದುಕುನೆವೈಸಲೇ 
(ಕುವ್ಯಾಸ. ೧೩-೬೫). ೧, ಕೆಯಿಹುಂ : ೧. ಕಣುಹಿ [ಪಾಠಾಂ. ಡುಹಿ]ನ 
ಕಾಳಕೂಟದ ನದಿಗೆ ನಂಜಿನ ಹೊನಲು ಬೆರೆಸಿಹರೆ ವಾಳೆಯವೆ (ಕುವ್ಯಾಸ. 
೧೪-೬೧). 
ಕಣುಬಾಗು - ಹುರುಡಿಗೆ ಪಾತ್ರನಾಗು; ಸ್ಪರ್ಧೆಗೆ ಗುರಿ 
ಯಾಗು: ಅಭಿಮನ್ಯು, ಎನ್ನ ಕಲುಬಾದೆವನ್‌ (ಅಶ್ವತ್ಥಾ. ೩೩-೬೪೧). 
(ಆ ಕುಜುಂಬು,] 
| ಕಲುಂಬುತನ, ಕಟುಬತನ, ಕಲುಬುತನ (ನಾ). ೧. ಅಸೂಯೆ; 
ಮತ್ಸರ ; ಅಸಹನೆ: ಲೇಶಮುಂ ಕಣುಂಬುತನಮಿಲ್ಲದವರಾಗಿ ತಮಗೆ 
ವಿಹಿತಮಾದ ವರ್ಣಾಶ್ರಮ ಧರ್ಮಂಗಳನನುದಿನಮುಂ ತಪ್ಪದೆ ನಡಯಿ 
| ಸುತ್ತಂ (ಭಾರಶಾಂ. ೨೫೧-೩೫). ಕಲುಬತೆನ: ೧. ಕಣುಬ[ಪಾಠಾಂ.ಬು] 
ತನವೇಕಕಟಿ ಪುಣ್ಯದ ಕೊಜತೆ ನಮ್ಮದು (ಕುವ್ಯಾದ್ರೋ. ೧೬-೪೯); 
« ಮೊಲೆಗಂಡು ಪುರುಡಿಸಿ ಬೆಳೆದುದೆನೆ ನಡು ಬೆಳೆಯೆ ತಾವುಂಮಳಿಸಿ 
ಮೊಗದೊಳು ಕಂದನಾಂತುವೊ ನೆರೆ ಕಜುಬತನದಿ (ಸಾಳ್ವಭಾ. ೩-೪೫). 


ಕಲುಳು 


ಕಲುಬುತನ: ೧. ಕಣುಬುತನಂ ಮಜಃಕಮೆಂಬಿವೇಂಗೆಯ್ಯವು 
ಪೇಟ್‌ (ಚಿಕವಿ. ೧-೪೪). ೨. ಕಪಟಿ; ಕುತಂತ್ರ: ಅಜ್‌ಯಬಹು 
ದೆಮ್ಮವರ ಕಪಟದ ಕಜುಬುತನವಂಜದಿರು (ತೊರರಾ. ೬-೧೨-೩೮). 
[ಕಣುಂಬ್ಳು * ತನ] 
ಕಯುಕು (ನಾ). ಕಪ್ಪು (?): ಮೆಯ್ಗರ್ಳ ಬೆಳರ್ತು ಕಾಲ್ಗಳ್‌ ಕೆಯ್ಗಳ್‌ 
ಬಡವನಾಗಿ ಕಜುಕು ಪತ್ತಿದ ಪುರ್ಬಿಂ ಬಾಯ್ಗ್ಸಡಸಿದ ಕಿಣಿವಲ್ಲಿಂ ಸುಯ್ಗೊಳ 
ಗಾಗಿರ್ದರೆಲ್ಲಿ ಸಂಕಲೆಯವರ್ಗಳ್‌ (ದಶಕು. ೫-೨೭). [ಆ ಕರಿಂಕು] 
ಕಣುಕುಚಿಗ (ನಾ). ಕರುಗಳನ್ನು ಕಾಯುವ ಆಳು ; ದನಗಾಹಿ; 
ಗೋಪಾಲ: ಕಣುಕುಚಿ[ಪಾಕಾಂ. ಡೆ]ಗ ಬಾಚಯ್ಕನಗ್ಗದ ಗಿಜುಗಟಿಯ 
ಶಿವದೇವನು (ಸಾನಂಚ. ೯-೬೮); ಗಾವುಂಡನೆಣ್ಬರ್‌' ಮಗಂದಿರುಂ 
ತನ್ನನಲೆದು ಬೆಸಕೆಯ್ಕೆ ಕಜುಕುಚಿಗನವರ್ಗೆ ಪಲ್ಮೊಜಕಿದು ಕನಲ್ಲೊ ನಲ್ಲು 
(ಜೀವಸಂ. ೨೦೨-೪೨ ವ); ಪರಮ ತಪೋಧನರೊರ್ವರ್‌ ಚರಿಗೆಗೆವರೆ 
ಕಂಡು . . , ಕಣಕುಚಿಗ [ಸಾಉಾಂ. ಕುದುಗಿಚಿಗ]ನವರ ಕೆಯ್ಯಂ 
ವಿಡಿದಂ (ಜೀವಸಂ. ೨೦೨-೪೩). P "ಕಲುಕುಟಿಗ' ಎಂಬುದರ 
ಅಪಲಿಖಿತವಿರಬಹುದು. [ಕಬ್ಬು + -ಕುಚಿಗೃ] 
ಕಣುಕುಟಗೆ (ನಾ). ಕರುಗಳನ್ನು ಕಾಯುವವನು : ಕುಟಗ ಪ್ರತ್ಯ 
ಯಕ್ಕೆ -ಕಲ್ಕುಟಿಗಂ, ನೀರ್ಕುಟಿಗಂ, ಮರಕುಟಗಂ, ಕಜುಕುಟಗಂ 
(ಶಮದ. ೨೦೧ ಪ್ರಯೋ). [ಕಜ್ಜು + -ಕುಟಗೃ] 
ಕಲುಕೆ, "ಕಲುಂಕೆ' ನೋ. 
ಕಣಜುಕ್ಕೆ (ನಾ). ಒಂದು ಪ್ರದೇಶದ ಹೆಸರು (೪?) : ಆಗ್ನೇಯದ 
ಡೆಸೆಯ ಲಾಳಿಗಿಗೆಜಕೆಯಿಂ ಮೂಡಲ್‌ ಕಣುಕೆಯ ಕಲ್ಲ ಪಡುವಣ ಮೊನೆ 
(Muu. 2೭1-1, ೧೧೬-೨೬ ; 1075) ; ಕಣುಕೆಯ ದಾಸಯನ ಕೆಜಕೆಯ 
ಕೆಳಗಣಗಳ್ಲೆ (ಎಕ. ೪11, ಡನ್ನಗಿ. ೬೧-೫೪; 125) ; ದೇವರ ಆಗರದ 
ಕಜುಕೆಯ ತೆಂಕಕಡೆಯ ಹೊಸ ಮಂಟಪದ (ಸೌ ಇಇ. 201-8, ೪೦೯-೨೧; 
1365). (2) 
ಕಣುಗಂದಿ (ನಾ). ಎಳೆಯ ಕರುವಿನ ತಾಯಿ; ಎಳೆಯ 'ಕರುವುಳ್ಳ 
ಹಸು : ಕಾತರಿಸಿ ಕಜುಗಂದಿ ಕಜುವಿಂಗೋತು ಮಜುಗುವವೋಲನಾಥರ 
ನಾತುರರನಬಲರನು , . . ಓತು ಸಲಹುವ (ನಿಭಾಗ. ೩-೧೩-೪೧). 
[ಕಲ್ಕು 4 ಕಂದಿ] 
ಕಯಿಗಾಹಿ (ನಾ). ಕರುಗಳನ್ನು ಕಾಯುವವನು; ದನಗಾಹಿ; 
ಗೋಪಾಲ: ಫೊಜಗಿರ್ದ ಕುಗಾಹಿ ಕೇಳ್ದಾ ಬ್ರತಂಗಳ ಮೇಲೆ ಪ್ರೀತಿ 
ಸಮನಿಸೆ (ಪುಣ್ಯಾ ಸ್ತ್ರ. ೧೨-೨೨ ವ) ; ಕಣು ಕಲುಗಾಹಿಗಳನತಿ ಕರುಣದಲಿ 
ಕೈಗಾಯ್ದು ನಯನಾಪಾಂಗದಲಿ ನೋಡಿ (ನಿಭಾಗ. ೧೦-೧೩-೧); 
ಕಜುಗಾಹಿಯೆಳೆಗೊರಳನು ಮುಜಕಿಯ ಬಿಸುಟು (ಸಾಳ್ಬಭಾ. ೧೨-೪೯). 
[ಕಣ್ಣು + ಕಾಹಿ] 
ಕಜುಗಾಹಿತನ (ನಾ). ಕರು ಕಾಯುವ ಕೆಲಸ: ಕಜುಗಾಹಿತನವನು 
ಧರಿಸಿದರು ಹರಿರಾಮರು (ನಿಭಾಗ. ೧೦-೧೧-೨೨). 
[ಕಜುಗಾಹಿ + -ತನ] 
ಕಣುಗೊಳಗು (ನಾ). ಕರುವಿನ ಗೊರಸು. "ಕಲುಗೊಳಗುವಳ್ಳ' 
ಪರಾ. [ಕಣ್ಮು * ಕೊಳಗು) 
ಕಜುಗೊಳಗುವಳ್ಳೆ (ನಾ). ೧. ಕರುವಿನ ಗೊರಸು ಊರಿ ಆದ ಹಳ್ಳ; 
ಕರುವಿನ ಗೊರಸಿನಷ್ಟು ಅಗಲವಾಗಿರುವ ಹಳ್ಳ. ೨. (ಆಲಂ) 
ಅತ್ಯಲ್ಪ ಅವಕಾಶ: ಕಡಲಂ ಕಣುಗೊಳಗುವಳ್ಳದೊಳಡಕಗೆಯ್ವ 
ಅಘಟತಘಟನಾಸಮರ್ಥನಪ್ಪ ಜಗತ್ಪತಿಯೆ ಸರ್ವಮಂ ನಿರ್ವಹಿಸುಗೆ 
(ಚಿಕವಂ. ೧೩೨-೧೫). [ಕಲುಗೊಳಗು + ಸಳ್ಳ] 


ಕೆಜುತು "ಕಲ್ಕು? ಪರಾ, 


೧೬೬೨ 


20 


25 


35 


40 


ಕಜುಹು 


ಕುತ್ತು "ಕಟ್ಮು' ಪರಾ. 

ಕಯಿದೇವಯ್ಯ (ನಾ). ಒಬ್ಬಾತನ ಹೆಸರು: ಮಹಾಸಾಮನ್ತ ಕಣು 
ದೇವಯ್ಮ ರಾನ್ವಯದೊಳ್‌ (ಎಳ. vii (5), ಶಿಕಾರಿ. ೩೬೮-೫; 902). 

(7) 

ಕಲುಪು "ಕಲುಂಬ್ಮು' ನೋ. 

ಕಮುಪೇಟ್‌ (ಕ್ರಿ). ಕೋಪವು ಹೆಚ್ಚಾಗು; ಮತ್ಸರವುಂಟಾಗು: 
ಕಲುಪೆಟ್ಟ[ಪಾ ಠಾ ೦. ಕುಉುಪೆರ್ದ]ಪಗೆಯ ಬೇರ್ವರಿದುಜುಮಿಕೆಯ 
ಫೊದಲ್ಮ ಗಂಡಮಚ್ಚರದೊದವಿಂ ನೆಜನನೆ ಮೂದಲಿಸುತ್ತುಂ (ಪಂಪಭಾ. 
೧೨-೧೪೭). [ಕಜುಪು (ಆ ಕಲುಂಬ್ಳು) * ಏಲ್‌] 

ಕಣುಪ್ಪು "ಕಜುಂಬ್ಕು' ನೋ. 

ಕಲುಬ "ಕಲುಂಬ' ನೋ. 

ಕಲುಬತನ "ಕಲುಂಬುತನ' ನೋ. 

ಕಯಿಬು, "ಕೆಜುಂಬ್ಬು) ನೋ. 

ಕಣುಬ್ಕು "ಕಲುಂಬ್ಯು' ನೋ. 

ಕಅಮುಬುತನ "ಕಲುಂಬುತನ' ನೋ. 

ಕಲುಭೂಮಿ (ನಾ). ಎತ್ತರವಾದ ಭೂಮಿ (?): ಇದರ ಸ್ತಾನ 
ಕಜುಭೂಮಿ ೧೦ (ಸೌಇಇ. ೫X೫, ೩೪೯-೧; 13ನೆಯ ಶತ). 

(ಕಲ್ಕು (ಆ ಕರ್ಮು) * ಭೂಮಿ] 

ಕಲುವಳೆ (ನಾ). ಕರುಗಳನ್ನು ಕಾಯುವವನು; ಗೋವಳ; 
ಗೋಪಾಲ: ಕಣುಗಳನು ಹೊಡೆಹೊಡೆ ಕೆಲಕೆನುತ ಹರಿಬಲರು 
ಹಿಂದಿರ್ದುಲಿಯೆ ಹೊಕ್ಕರು ಕೇಳದಾ ಕಣುವಳರು ಕಟುಸಹಿತೆ (ನಿಭಾಗ, 
೧೦-೧೨-೨೬). [ಕಣ್ಣು + -ವಳ] 

ಕಲುವಿಡು (ಕ್ರಿ). (7): ಕೊಲ್ಲನೂಣ ಬತ್ತದ ಮಣ್ಣನು ನಾಲ್ಯಾ x 
ಬೆದೆಗಲಕ್ಕೆ ಯುಂ ನನ್ನಾವೆಳಕಿಂಗೆ ಕಜುವಿಟ್ಟಿ ೬ ೫ « (ಎಕ. 1%, 
ಗುಂಡ್ಲು ಪೇ. ೯೩-೩೪; 1049). [?) 

ಕಲುವು "ಕಣ್ಮು' ನೋ. 

ಕಜುಹ (ನಾ). ಕೋಪ (?): ಉಷ್ಣ ವಹ್ನಿಮುಖದೊಳ್‌ ಯುದ್ಧಂ 
ದಿಟಿಂ ಮಲ್ಲರೊಳ್‌ ಕಣಜುಹಂ ಮಿಥ್ಮೆ ಯೊಳಾಸೆ ದೇವಗತಿಯೊಳ್‌ ಸಂಕಾ 
ಕುಳಂ ಪುಲ್ಲೆಯೊಳ್‌. . . . ಅಲ್ಲದಿಲ್ಲ ಪೆಜತೇನಾಜಯ್ವಡಾ ದೇಶದೊಳ್‌ 
(ಪಣ್ಯಾಸ್ರ. ೧-೧೧೪). [ಕಣು * -ಹ್ಮ) 

ಕಣುಹಟ್ಟ, ಕರವಟ್ಟಿ, ಕರಹಟ್ಟಿ, ಕರುಹಟ್ಟ (ನಾ). ೧. ಕರುಗಳನ್ನು 
ಕಟ್ಟುವ ಸ್ಥಳ; ಕೊಟ್ಟಿಗೆ. ೨. (?) : ಮುಣಲ ಸರಜಿಯ ಹೊಸೆವರುಂ 
ಬಹ ಮಾರಿಯ ಮುದ್ದಾಡುವರುಂ * * ಳಿಯ ಸಂಬ ವರುಂ... 
ಕುಹಟ್ಟಯಂತೆ ನಡ್ಕೆಯಲೀಯರುಂ ನೆಲ ಮುಕ್ಕಿ (ಎಕ. ೪ (೪), 
ಸೊರಬ. ೫೮೬-೫೯ ; 1201). ಕೆರವಟ್ಟಿ ; ೧. ನಂಜಮಾಂಬೇಶ್ವರ ದೇವ 
ಸ್ಥಾನಕ್ಕೆ ಕರವಟ್ಟ ಭಕ್ಷೀ ಹುಲ್ಲಳೀ ಪುಟ್ಟಂಣನವರು (ಎಳ. Kv, 
ಚಾಮರಾ. ೨೦೮-೨; 1868?) ; ಬೊಕ್ಕಸಗಳಲ್ಲಿ ಉಗ್ರಾಣಗಳಲ್ಲಿ 
ಕೊಟ್ಟಗೆ ಕೀಲಾರಗಳ ಕರವಟ್ಟಗಳಲ್ಲಿ , . . ತಕ್ಕವರನ್ನಿರಿಸಿ ವಿಚಾರಿಸಿ 
ಕೊಳ್ಳುವೆಯೆ? (ಕೃವಾಸ. ೧೦). ಕರಹಟ್ಟಿ : ೧. ಆತನ ಕರಹಟ್ಟಯಲ್ಲಿ 
ಹಾಲು ಕರೆಯದೆ ದುಷ್ಪಗಳಾಗಿರುವ ಹಸುಗಳನ್ನು ಸಾಧುಗಳಾಗಿಯೂ 
. . . ಮಾಡುತ್ತಲಿರುವೆನು (ಕೃವಾವಿ. ೬). ಕರುಹಬ್ಬಿ : ೧, ಆ ಕರು 
ಹಟ್ಟಿಯಲ್ಲಿಯ . . . ಆಕಳುಗಳನ್ನೂ ಕರಗಳನ್ನೂ ನೋಡಿದವರು ಧನ್ಮ 
ಕೆಂತಲೇ ಹೇಳಲಾಗುವದು (ದೇವಆ. ೧೧೬) ; ನೀವು ಹೋಗಿರಿ ಚಿಕ್ಕ 
ಕರುಹಟ್ಟಿಯ ಬಾಗಿಲನ್ನು ತೆರೆಯಿರಿ (ಹತ್ತುವ. ೩೧). 

[ಕಣ್ಣು 4- ಹಟ್ಟ (ಆ ಪಟ್ಟ,)] 


| ಕಲುಹು "ಕಳುಂಬ್ಯು' ನೋ, 


ಕಣಕ್ಕೆ ೧೬೬೩. ಕಣಕಿಗೊರಲ್‌ 
ಕಣ, ಕಕ್ಕೆ (ಕ್ರಿ). ೧. ಹಾಲನ್ನು ಹಿಂಡು, ಸುರಿಸು: "ಕಜ? - ಕಆಕೆಯಿಲ್ಲದಾತ ಎ ಕಳಂಕವಿಲ್ಲದವನು; ಒಂದು ಬಿರುದು (?): 
ದೋಹನೇ (ಹಾಲುಕರೆ), ಕಳಂಕೇ ಚ” (ಶಮಧಾ); ಕಾಮಧೇನು ಕೊಲ್ಲಬಿಗಣ್ಣ ತನೂಚೋ ಭಿ(ಭೀ) ಮಃ ಕಆಕಿಯಿಲ್ಲದಾತ ನಾಮಾಸೀತ್‌ 


ಗಳಂತೆ ಕಣತಿವ ಹೋಮಧೇನುಗಳಂ (ಪಂಚತಂ.೧೧೬-೧೯); ಮುಜುಪಿಕ್ಕಿ 
ಪೊರೆದು ಗೊಡ್ಡಂ ಕಟದೊಡೆ ಪಾಲುಂಟಿ (ಧರ್ಮಾಮ್ಯ. `೧೧-೪೦) ; 
ಸುರಭಿ ಕೆಜಕಸಿದರೆ ಧರಣಿ ದಣಿದುದು (ಸಂಭಪ. ೨೦-೧೩೫) ; ತುಜುಳಜು 
ಕಲಕಿದರೆ ಉಣಬಹುದಣ್ಣ ತುಜುಕಜು ಕಟಕಿದರೆ ಅತಿ ಪುಣ್ಯನಯ್ಯ 
(ಪುರಂದ. ೧-೧೭೯ ಪಲ್ಲವಿ); ಅಖಿಳ ವೃಕ್ಷಂಗಳ್‌ ಕೊನರ್ತುವೆಲ್ಲೆಡೆ 
ಯೊಳುಂ ಬರಡುಗಳ್‌ ಕೊಡವಾಲ್ಗಳಂ ಕಜಕಿಯತೊಡಗಿದವು (ಚಿಬಪು. 
೪-೩೪). ೨. ಮಳೆಯಂತೆ ಸುರಿ; ಸೂಸು; ವರ್ಷಿಸು: ಭವ್ಮವರೆ 
ಪುಂಡರೀಕರ್ಕಳ್ಗಿ ಧರ್ಮಾಮೃತಮಂ.. ಕಜ್‌ಯುತ್ತಂ (ವಡ್ಡಾರಾ. 
೧೫೫-೧೯) ; ಪೊಸಮಸೆಯಂಬು ಕಾರ ಮಲ್‌ ವೋಲ್‌ ಕಟಕೆಯುತ್ತಿಕೆ 
ಮುಗ್ಗಾ ಲಾಪನಿಂಪಂ ಕಜ್‌ದಮ  ಬಜತು 
ದೆಂಬನ್ಗೆಗಂ ಬತ್ತಿರಲ್ಬಾಯ್‌ (ಕಾದಂಉ ೫೨೩) ; ಕಣೆಗಳನಿರ್ವಲದ 
ಬಿಲ್ಲ ವೀರರ್‌ ಕಆಕೆದರ್‌ (ಜಗವಿ. ೭-೫೪); ಪರಿಜನಂ ಕಲುಗುಂಡ 
ಕಜ್‌ಯದಿರಲ್‌ (ಹ ಚಾ. ೮-೬೫); ಕೌತುಕವ ಕಜ್‌ದನು ಶೋಣಿತಾ 
ಮಲ ಬಹಳ ತೇಜದ ಹೊದಣ ಹೊಯಿಲಿನಲಿ (ಕುವ್ಯಾಭೀ. ೩-೬೬); 
ಕೈದೆಆಹಿಲ್ಲದೆ ಕಲಕಿದ ಕೂರ್ಗಣೆಯ (ನೋಹತ. ೪೦-೩೨). ೩. ಎರಚು; 
ಚೆಲ್ಲು: ಎತ್ತೆತ್ತಲುಂ ಕಜಕಿಯುತಿದೆ ಬಿಜುಗಾಳಿ ಧೂಳನು (ಚೈ ಮಿ ಭಾ. 
೪-೧೦) ಕಕ್ಕೆ : ೧. ಕರೆವತುರು ಕಾಣದಿಹುದು (ಕಾಲೂರ. ೮೦-೧೫೧). 
೨. ನೀ ಕರೆಡೆಯ್ಕೆ ಆಮೃತಧಾರೆಗಳ (ವಿಸೀಗೀ. ೨೧-೬) ; ಸುಥಿಯನೆ 
-ಕರೆವುದು ಚಂದ್ರನ ಬಿಂಬವು (ಇಂ ಚಾಪ. ೭೦-೩೯); ಮೃದುಕಿರಣ 
ವೃಷ್ಟಿಯನ್ನು ನಮ್ಮ ಮೇಲೆ ಕರೆಯುತ್ತ (ಜ್ಯೋತಿರ್ವಿ. ೮). 

[ದೇ. ॥ ತಮಿ. ಮಲ, ಕಜ; ಕೊಡ. ಕರ] 

ಕಟ್ಸ್‌, ಕಕ್ಕಿ, ಕಲ್‌ (ನಾ). ೧. ಕಪ್ಪು; ಕರಿಯ ಬಣ್ಣ : ಕಟಕ 
ಕರ್ಪು? (ಕರ್ಣಾನಿ. ೬೯); ಕಣ ಕೊರಲೊಳ್‌ ಕಣ್ಣೊಸಲೊಳ್‌ ಪೇಟೆ 
ಮಕುಟಿಡೊಳ್‌ (ಪಂಪಭಾ. ೧೦-೫೭); ಕೊರಲ ಕಜಕೆ ಶಿರದ ಪೆಜ್‌ 
ನೊಸಲುರಿಗಣ್‌ (ಗದಾಯು. ೯-೨). ೨. ಬಣ್ಣದ ಗುರುತು, ಕಲೆ: 
ಎಲೆಯಡಿಕೆ ಸುಣ್ಣದಿಂ ಪಲ್‌ ಕಜಕಿಯಪ್ಪುದು (ಧರ್ಮಾಮೃ. ೯-೧೦೮). 
೩. ಕಳಂಕ; ದೋಷ: *ಕಣ!- ಜೋಹನೇ (ಹಾಲು ಕರೆ), 
ಕಳಂಕೇ ಚ (ಶಮಧಾ) ; *ಕಂದೆಂದುಂ ಕಜಿಯೆಂದುಂ ಸಂದೆಗಮಿಲ್ಲವು 
ಕಳಂಕ? (ಕವಿಕಂ. ೪೫) ; ಶಶಲಕ್ಷ್ಮದಂತೆ ಕಜಕಿಯಂ ತರ್ಕುಂ (ಕವಿರಾ. 
೧೧೯೭) ; ಅಆಯಸದೊಳಾದೀ ಕಣಿ ಕರ್ಚೆ ಪೋಗದೀ ಕೆಯ್ನಾರೊಳ್‌: 
(ಶಾಂತಿಪು. ೪-೭೮); ಕಲೆಯಿಲ್ಲದ ತಪದೊದವಂ ಮೆಜಕೆಯಲ್‌ (ಎಕ.x11, 
ಶಿರಾ: ೯-೫೬; 1072) ;: ಯಶೋವನಿತೆಯ ತಲೆಯೊಳ್‌ ಕಣಿಯಂ 
ಫೊಟಿಸುವುದುಚಿತವೆ ನಿನಗೆ (ಜಯ ಳಾ. ೭-೪೯). ೪. ಮಾವಿನ 
ಕಾಯಿಯ ತೊಟ್ಟಿನಿಂದ ಬರುವ ರಸ್ಕ ಸೊನೆ. ೫. ವಿಷ; 
ನಂಜು: ತಾಂಕಣಕಿ (?) ಘನಂ ಗಡೆ ಬರ್ದುಂಕನವನೆನ್ನದಿರು ಬಿಂಕದ 
ಡರಾಚರ ವಿಷಂ ಪರಿಗುಮೆಲ್ಲಂ (ಖಮದ. ೧೬-೧೫೦). ಕರೈ: ೨. ಬಟ್ಟಿ 
ಕರೆಯಾದ ತಕ್ಷಣ, ಆ ಕರೆಯನ್ನು ಆದಷ್ಟು ಬೇಗ ತೆಗೆಯಬೇಕು 
(ಗೃಹವಿ. ೮೯) ; ಬಾಳೆಯ ಕರೆ ಏನು ಮಾಡಿದರೂ ಹೋಗುವುದಿಲ್ಲ 
(ಕೂಢಿ). ಕಲಿ : ೧. "ಕಲ್‌ಗಲ್‌', "ಕಜೀಿಗಂದು? ಪರಾ. 

(ದೇ. ॥ ತಮಿ, ಕಜಕ್ಕಿ; ಮಲ. ತೆಲು. ಕಜ] 
ಕಲ್‌ಇಲ್‌ (ಗು). ದೋಷವಿಲ್ಲದ; ನಿರ್ಮಲವಾದ; ನಿಷ್ಕಳಂಕ 
ವಾದ: ನೆಆಿದಾದ ವ್ರತಶೀಲನೊಸ್ಪಿಗುಣದಿಂ ಸ್ವಾಧ್ಯಾಯ ಸಮತ್ತಿ 
ನಿಮ್‌ ಕಟ ಇಲ್ಲಲ್ಲಪ ಧರ್ಮ್ಮದಾ ಸಸಿಮತಿ ಶ್ರೀಗನ್ತಿಯರ್ವ್ವನ್ನು 
(ಎಕ. 71, ೬೬-೨; ಸು. 700). 


(ಸಂಪಭಾ. ೧೧-೧೩೫) ; 


80 


40 


45 


(we. 2011, ೨೪೯-೧೮ ; ?). [ಕ್ಯೆ + -ಇಲ್ಫ್‌)- ` 
ಕಣಕಿಕಂಠ (ನಾ). ಕತ್ತಿನಲ್ಲಿ ಕಪ್ಪುಕಲೆಯುಳ್ಳವನು; ನೀಲಕಂಠ; 
ಶಿವ: ಸ್ಥಳವೃತ್ತಿಯಾಗಿ ಕಣಿಕಣ್ಮ ದೇವರ ಕೇರಿಯಿಂ ತೆಂಕಲ್‌ 
(Aan. Ix-i, ೨೯೪-೩೦; 1164); ತಣಗೆಲೆ ಗಿಜಂಕೆನೆ ಕಜಕಿಕಂಠಂ 
ಬಂದ ಭಾವಕ್ಕೆ ಮೈಯುಕ್ಕಿ (ನಂಬಿರ. ೧೬-೪೨); ಕಲೆ ಕಂಠೆ ಮೇನ 
ಕಾತ್ಮಣೆ ಪಾಲಿಸಿದುಡುಗೊಆಕಿಯ ನೋಡೆಂದು ತೋಹಕಿದಳು (ಮೋಹತ. 
೨೬-೨೭). [ಕಟಕ್ಕಿ + ಕಂಠ] 
ಕಣಕಿಕಟ್ಟು "ಕಟಕಿಗಟ್ಟು ನೋ. 
ಕಲಯ್‌ಕಅಕಿಗಂದು (ಕ್ರಿ). ಪೂರ್ತಿ ಕಪ್ಪಾಗಿ ಹೋಗು: ಕಣ್‌ 
(ಪಾಠಾಂ.ಆಕಿ]ಕಆಕಿಗಂದಿದಂ ಮೊಗದ ಮೈಸಿರಿಗಂಡಮೃತಾಂಶು 
ಲಜ್ಜೆಯಿಂ (ಧಮರ ೯ ನಾ. ೩-೫೩). 
(ಕಕ್ಕಿ + ಕಣಕಿಗಂದು] 
ಕಅ್‌ಕೊರಲ "ಕಅ್‌ಗೊರಲ’? ನೋ. 
ಕಯಿಕೊರಳೆ "ಕಟಗೊರಲ? ನೋ. 
ಕೇಖ್‌ಗಂದು, ಕಜಾಗಂದು (ಕ್ರಿ). ಕಪ್ಪಾಗು; ಕರಿದಾಗು: ಬಿರಯಿ 
ಗಳ ಮೆಯ್‌ ಸುಯ್ಕ ಬೆಂಕೆ ಸೋಂಕೆ ಕಜಕೆಗಂದಿದಂತೆ ಕಪ್ಪುನಿಡಿದಂಗ 
ಮೆಸೆಯೆ (ಪುಷ್ಪಪು. ೨-೩೯ ವ). ಕೇಕಕಿಗೆಂದು : ಕಠಗಂದಿದಾನನಂ 
ರಸಮೇತಧರೆಂ ಡಿಳ್ಳವಾಆಕದೆರ್ದೆ (ವೃಷವಿ. ೨೯-೨೬). 
[ಕಕ್ಕಿ + ಕೆಂದು] 
ಕಣಕಿಗಟ್ಟು, ಕಣಿಕಟ್ಟು (ಕ್ರಿ). ಕಪ್ಪುಗಟ್ಟು ; ಕಪ್ಪು ಕಲೆಯಾಗು : 
ಬಡಿದೆಡೆಯೊಳೊಡೆದ ಪುಣ್ಗಳಿನೆಡೆಯುಡುಗದೆ ರುಧಿರೆಮೊಣಕಿತು ಕಟಕಿ 
ಗಟ್ಟುವಿನಂ (ಸುಕುಮಾ. ೪-೫೮) ; ಕಣ್‌ ವಿಷಮಮಾಗಿ ಕೊರಲ್‌ 
ಕಜ್‌ಗಟ್ಟ (ದಶಕು. ೯-೮). ಕೆಅಕಿಕ ಟ್ಟು: ಕಣ್ನುಕಪ್ಪುಗಳಿಂ 
ತುಟಗಳೊಳ್‌ ಕಲಕಟ್ಟಿ (ಸಾಗಂಧಿ. ೧೯೮-೫). 
[ಕಜ್ಕಿ + ಕಟ್ಟು] 
ಕಜ್‌ಗರ್ಚು (ಕ್ರಿ). ಕಲಂಕವನ್ನು ತೊಳೆ ; ಕಪ್ಪುಕಲೆಯನ್ನು 
ತೆಗೆದುಹಾಕು: ಚರ್ಚಲ್‌ ಶಶಿಶಿಶುವಂ ಕಜಕಿಗರ್ಚಲ್‌' ಘನಘಟಿಯ 
ನುರ್ಚಲಮರದ್ರುಮಮಂ ಸಾರ್ಡಲಿನನೆಂಬ ಸೊಡರನೊಡರ್ಚಿದುವೆನೆ 
ನೀಳ್ದುವಿದಜ ಶಿಖರ ಕರೆಂಗಳ್‌' (ಕಾವ್ಮಾವ. ೫೫೬). 
[ಕಜಕ್ಕಿ + ಕರ್ಚು; (೮ ಕಟ್ಟು)] 
ಕಣಕಿಗಳೆ (ಕ್ರಿ). ಕಪ್ಪನ್ನು ನಿವಾರಿಸು; ಕಳಂಕವನ್ನು ತೆಗೆದುಹಾಕು: 
ಕಆಕಿಗಳೆದು ಗರ್ಭಮುರ್ಚಿದ ನೆಜಕಿವೆಜಕಿಯೆಂ ಪಿಲೌಯೆ ಸುರಿವ ತನಿರಸ 
ದೊದವಂ (ಚಿಕವಿ. ೧-೧೭). ಔಟ + ಕಳ್ಳಿ] 
ಕಲೆಗಲು (ನಾ). ಕರೆಯುವ ಆಕಳಿನ ಕರು; ಎಳೆಯಕರು () : 
ಪಾಂಡವರ ಕೊಡೆ ತುಜುವನೊಂದು ಕಣಕ ಗಜುವನಪ್ಪೊಡಂ ಪೋಗ 
ಲೀಯದೆ . ಮಗುಲಸ್ಚೈ (ನೇಮಿಪು. ೧೦-೧೫೨ ವ). 
[ಕಣಕ್ಕಿ + ಕಲ್ಕು] 
ಕಐಅಕಿಗೊರಲ್‌, ಕಣಕ್‌ಗೊರಳು (ನಾ). ಕರಿಯ ಕೊರಳು; ಕಪ್ಪು 
ಕಲೆಯುಳ್ಳಿ ಕಂಠ: ಗಜಾಜಿನಮುಂಟಿ ಪತ್ತು ತೋಳ್‌ ಕಜಕಿಗೊರ 
ಲುಂಟಿ ಕೆಂಜೆಡೆಗಳುಂಟೆ (ಪಂಪಾಶ. ೯೯) ; ಎಳವೆಆಕಿಯ ಬಾಂಡೊಆ್‌ಯ 
* * ೬ ಕಣಕಿಗೊರಲ ಫಣಿ ಕುಂಡಲದಭಯಕರೆದ (ಬಸಪು. ೧೭-೧೧). 
ಕಣಕಿಗೊರಳು : ಕಣಕಿಗೊರಳವನ ಕೃತ್ರಿಮವೋ ಇದನಅಯಲರಿ 
ದೆನುತ (ಬಸಪು. ೫೨-೧೫) ; ಕಜಕಿಗೊರಳ ಕೋಮಳನ ಮಸ್ತ್ರಕದುನ್ನ 
ವಾಣದಿರೆ (ಸಂಭಪ. ೬-೭). 


ಕಣಿಗೊರಲ 


ಕಲಕಿಗೊೊರಲಾತಂ  ಕಲಿಕಂಠ: ಕಲ್‌ಗೊರಲಾತನಾತ್ಮ ವಿಟತತ್ವ 
ಮನುಂಟೊಡೆತಾಗಿ ಮಾಡಿ ಬಾಂಡೊಆ್‌ಯನೆ ಪೊತ್ತು (ಪಂಪಭಾ. 
೭೨೭೫) ; ಭುವನಕೋಶಮಂ ತೀವುವುದುಂ ಬಆಾದಾಗೆ ಮಾಲ್ಬ್ಪುದುಂ 
ಸಲೆ ಕಣ್‌ ಗೊರಲಾತಂಗೆ ಬಿನದಮೆಂಬರ್‌ ಶೈವರ್‌ (ಸಮಪ. ೧೦-೫೧). 
ಕಲಿಗೊರಳನ ಎ ಕಅಕಕಂಠ: ಕಣಗೊರಳವನ ರಜತಗಿರಿಗೇತೆಜದೊಳಾ 
ವಾಗೇಸು ದಿವಸಕೆ ಮೆಜ್‌ದೆನಿಬರಂ ಕೂಡಿ ಹೋಹೆ (ಬಸಪು. ೪೪-೬೮). 
[ಕಣಕ್ಕೆ + ಕೊರಲ್‌) 

ಕಣಃಗೊರಲ, ಕಆ್‌ಕೊರಲ, ಕಜ ಕೊರಳ, ಕಟ3ಗೊರಳ (ನಾ). 
= ಕಟಕಿಕಂಠ: ಕುಳ್ಳಿರ್ದಂ ನಡೆ ನೋಟ್ಟರೆ ಕಣ್ಗಳ ಹಬ್ಬಮೆಂಬಿನಂ 
ಕಣಕಿಗೊರಲಂ (ಕಬ್ಬಿ ಕಾ. ೧೬೮); ಕಾಮಂ ಕಣಕಿಗೊರೆಲನಿನಳಿದಂ 
(ಜಯಕಾ. ೨-೬೩) ; ಕಣ್‌ ಗೊರಲನ ಕಣ್ಣ ದಳ್ಳುರಿಯಲಿ ಬೆಂದ ಕೊಟೆ 
ಗೊಳ್ಳಿ ನಿನಗೇಕೆ ಪಂತ (ಮೋಹತ ೧೨-೬೨). ಕಲತಿಕೊರಲ: ಕಜಕೆ 
ಕೊರಲನೆಂದು ಲೋಕಕ್ಕೆಆಕೆಯನನೀಯಂದದಿಂದಮಕ್ಕುಮೆ ಪೊಗಟಲ್‌ 
(ಸಮಸ. ೮-೫೭). ಕ ಆ ಕೊರಳೆ: ಜಗದೊಳು ಕಜಕಿಕೊರಳ 
ಪದಾಬ್ದಬ್ರಿಂಗನೀ ವಸುಮತಿಯೊಳ್‌ (ಎಕ. ೪1, ಕಡೂರು. ೧೨೭-೩೨ ; 
1202). ಕೇಅತೆಗೊರಳೆ : ಕಜ್‌ಗೊರಳನಕ್ಕಜಕಂ ಕರುಣದಿಂ ಕಳುಪುತಿರೆ 
(ಬಸರೆ. ೧-೮೭). [ಕೇಆಕಿಗೊರಲ್‌ + -ಅ,] 

ಕಅತಿಗೊರಳೆ "ಕಟಕಿಗೊರಲ' ನೋ. 

ಕಅಕಿಗೊರಳು "ಕಆಿಗೊರಲ್‌? ನೋ. 

ಕೇಐಕೆಗೊಳ್‌ (ಕ್ರಿ). ಕಪ್ಪು ಕಲೆಯನ್ನು ಹೊಂದು; ಕಳಂಕವನ್ನು 
ತಾಳು : ಪಡೆಯ ಪದಹತಿಯೊಳುರ್ವಿದ ಪುಡಿ ನೆಗೆದೊಗೆದಿಭಕರಾಗ್ರ 
ಶೀಕರದಿಂ ನಾಂದೆಡೆಯೊಳ” ಕಜಕಿಗೊಂಡಿಡಿದಿಕೆ ಪಡೆದುದು ಶಶಿಬಿಂಬ 
ಶಂಕೆಯಂ ರವಿಬಿಂಬಂ (ವರ್ಧಪು. ೮-೧೫).  [ಕಜಕ್ಕಿ ೬ ಕೊಳ್‌] 

ಕಲಕಿತರ್‌ (ಕ್ರಿ). . ಹಾಲನ್ನು ಹಿಂಡಿಕೊಂಡು ತರು, ಹಾಲನ್ನು 
ಕರೆದುಕೊಂಡು ಬರು: ಕಂದನಾವಿನ ಹಾಲನುಆ! ಕಆಕಿತಂದದಆ 
ಮೇಲೇಆಕಿದೆಆಕಿದು (ಬಸಪು. ೫೮-೨೨). [ಕಜಕ್ಕಿ + ತರ್‌) 

ಕಣಕೆದೊವಲ್‌ (ನಾ). (ಹದಮಾಡುವುದಕ್ಕಾಗಿ) ಕಪ್ಪು ಬಳಿದು 
ಹಾಕಿದ ಚರ್ಮ : ;ಕಜದೊನಲ ಪಟ ಯ ಕುಟಆ್‌ಯಂ ತೆಜಕಿದಂದಂ 
ಮೆಯ್ಕ ನಾತಂ (ಯಶೋಚ. ೨-೩೯). 

[ಕಕ್ಕಿ * ತೊವಲ್ಸ್‌ (ಆ ತೋಲ್‌)) 

ಕಣಕಪುನ್ನಣಿಮಾಣಿ (ನಾ). ಒ ಬ್ಬಾತ ನ ಹೆಸರು: ಪಾಟ್ವರ 
ಅಣ್ಣರ್ಕ್ಯಜಕೆ ಪುನ್ನಣಿಮಾಣಿಯಿಜಾದು ಬೀೀಟ್ಜರ್ನ (ಎಇ. xx, 
೨೬-೧೧; ಸತಿ. 885). [1) 

ಕಅಕಿಜಬೋನ (ನಾ). (ನಿವಾಳಿಸುವುದಕ್ಕಾಗಿ ಮಾಡಿದ) ಕಪ್ಪು 
ಬಣ್ಣದ ಅನ್ನು: ನಡೆಮಡಿ ಕಜಕಿಬೋನ ಕಳಸ ಕನ್ನಡಿ ಹೆಜ್ಜೊಡರುವೆರಸಿ 
ನಿನ್ನ ಬಳಿಗೆ ನಡೆವೆನು (ರಾಮವಿ. ೭-೧೨೫) ; ಉಜಕಿ ಮೆಜಕೆವ ಮೊಗದ 
ನೀಆಕ ಯರು ಕಆಕಿಬೋನವಾಂತಾಪುರದ ಬೀದಿಗಳೊಳು ತಣುಬಿದರಂದು 
ಮೋಹರಿಸಿ (ಕುರಾಸಾಂ. ೨೧-೧೯). [ಕಜಕ್ಕೆ + ಬೋನ] 

ಕಅಕಿಮನ (ನಾ). ಕಳಂಕವುಳ್ಳ ಮನಸ್ಸು; ಕೆಟ್ಟಿಮನ : ಕಜಕಿಮನದ 
ಕ್ರೂರರಟಕಯಜನಳಿವ ಶೂದ್ರರಂ ನೆಜಕಿ ಯಾಚಿಪೆಯ್ದೆ ಸನ್ಮಾ ಸವಿರ್ಪಾ 
ಉಜಕಿ ಸುಕೃತವಂ ಕ್ರಯಿಪ...ವಿಪ್ರರಹರೆಂದು (ಸಾನಂಚ. 
೨೨೧೪೧) ; ಮಾಯಾನಿಮೋಹದೆ ಕೇಜ್‌ ಮನದೆ ಕಲುಪಾತ್ಮರಮಳಜ್ಞಾನ 
ದೀಪವನು ಆಜಯದವರಲಿ ಗುಣವ ದೋಷವನಜಸುವರೆ (ನಿಭಾಗ. 
೧೦-೮೬-೪೦) ; ಕಜಕೆಮೆನದ ರಕ್ಕಸರು ಹರಣವ ತೊಜಿದು ಮಹಿಯಲಿ 
ಹತ್ತುಕೋಟಗಳೊರಗಿದುವು (ಕಾಶಿರಾ. ೩೨-೨೭). 

[ಕಜ + ಮನ] 


೧೬೬೪ 


25 


90 


95 


«5 


ಕಲಕ್ತಿಯಮ್ಮ 


ಕಅಕಿಮಣಕ್‌, ಕರೆಮರೆ, (ನಾ). ೧. ಕಂದು ಮತ್ತು ಕುಂದು; 
ಲೋಪದೋಷ ; ಕಳಂಕ: ಕಿಮಣಕಿಗಳೊಳವು ನೋಲ್ಟೊಡೆ 
ಪೆಜಸೆಆರ ಕುಲಕ್ಕೆ ಕೊಂಡ ಕೊಟ್ಟಿ ಡೆಗಳೊಳಂ ಕಜಕೆಯಿಲ್ಲ ತೈಲನಲ್ಲದೆ 
ಪೆಜನಾವೊಂ ಪಿಕ್ಕಿ ನೋಟಕ್ಟೊಡಿರ್ತಲೆಗೋಜಂ (ಕಾವ್ಯಾವ. ೨೧೧) ; 
ಕಿಅಿಯನೆಂದಾಪೊತ್ತು ನಾಂ ಕಜ್‌ಮಜಕ್‌ಯಳಿದು ಮನ್ನಿಸುವುದೆಲ್ಲಂ 
(ಬಸಪು. ೩೨-೧೪) ; ತಾನಿರಲು ಕೀರ್ತಿಗೆ ಕಜಕಿಮಣಕಿಯಿದೆತ್ತಣದು 
(ನಿಭಾಗ ೪-೧೨-೮) ; ಕಜಕಿಮಜಕಿಯಿಲ್ಲದ ಬಲ್ಲವರಜಕಿತಕ್ಕೊಳಗಾಗದ 
... ಚಿನ್ಮಯಪ್ರಭಂ ಮೆಜಕೆದಿರ್ದಂ (ರಾಜಶೇ. ೧೪-೧೧೦). ೨, ಮುಚ್ಚು 
ಮಠೆ; ಮಾಯೆ ಮೋಸ: ಕಾತರಿಸಿ ಕಜಕಿಮಜಕಿಯನಾಡುವ ಮಾತ 
ನಜಕಿಯೆವು (ಬಸಪು. ೩೬-೧೭); ಎಲೆ ತಾಯೆ ಕೇಳು ನಿನ್ನೊಳಗೆ ಕಜ? 
ಮಣಕ ಯೇಳೆ (ಸಮ್ಯಕೌ. ೯-೧೬); ಕಲ್‌ ಮಜಕಿಯೇಕೆ' ತನ್ನಾತ್ಮನೆ 
ದೇವನೆಂದಅಗಿ ನೋಳ್ಪವನೆ ಸುದೃಷ್ಟಿ (ಭರಚ. ೬೦-೧೭). ಕರೆಮರೆ, : 
೨. ಈ ಮುರುಕ ಮುನಿಸು ಲಲ್ಲೆ ಗಂಭೀರ ಜಾಣ್ನಡಿ ಕರೆಮರೆ ಭಯ 
ಭಕ್ತಿ ಗರ್ನ-ಇವನ್ನೆಲ್ಲ ಎಲ್ಲಿ ಕಲಿತಳೋ! (ಮಾಮಲ್ಲಿ ೪೭). 
[ಕಜಕ್ಕಿ + ಮಣಕ್ಥೆ) 
ಕಣಕಿವು, ಕರಾವು (ನಾ). ೧. ಕರೆಯುವ ಹಸು: ಕಣಿವ ಕಣಕಿವುಗಳ 
ಮೊಲೆಯೊಳು ಹಾಲು (ಸಮ್ಮಕಾ. ೧-೨೧). ಕೆರಾವು: ೧. ಅಲ್ಲಿಯೂ 
ಎರಡು ಎನ್ನೊ ಕರಾವುಗಳಿವೆ (ಕಾವೇರಿ ೧೯೦) ; ಕೊಟ್ಟಗೆ ತುಂಬ 
ಕರಾವು (ಎಮುಕ. ೨). ೨. (ಹಾಲು) ಕರೆಯುವಿಕೆ ; ಹಯನು: 
ಆನೇಕ ವೇಳೆಗಳಲ್ಲಿ ಕಾಲಿನ ಬಾಧೆಯಿಂದ ಹಸುಗಳಿಗೆ ಕರಾವು 
ಕಡಿಮೆಯಾಗುವುದು (ಗ್ರಾಮಾಕ. ೧೪೫); ಸಾವಿರ ರೂಪಾಯಿ 
ಸಂಬಳ ತರುವವನಾದರೂ ಅಷ್ಟು ಕರಾನನ್ನು ಮನೆಯಲ್ಲಿ ಕಾಣನು 
(ಶ್ರೀಕಥೆ. ೩೮); ದೊಡ್ಡ ಕರಾವು ಉಳ್ಳ ಬೀರಕ್ಕನು ಅಚ್ಚೇರು ಹಾಲು 
ಬಾಳುವುದಿಲ್ಲವೇ (ನೀಕಿಚಿಂ. 1x, ೨೯). [ಕಜಕ್ಕಿ + ಅವು) 
ಕಣಕಿನೆಟ್ಟು (ನಾ). ಕರಿಯ ಬೆಟ್ಟ; ನೀಲಾಚಲ: *ಕಜಕಿವೆ [ಪಾಠಾಂ. 
ಕಜಕ್ಕಿ, ಕರ್ನೆ]ಟ್ಟಿ ದು ನೀಲಾಚಲಂ” (ಕಶಸಾ. ೪-೪೭). 
[ಕಜ್ಜಿ * ಬೆಟ್ಟು] 
ಕಣಕಿವೆರಸು (ಕ್ರಿ). ಕಪ್ಪುಗುರುತನ್ನು ಹೊಂದು; ಕಳೆಂಕಗೊಳ್ಳು : 
ಕದಪಿದು ಪೊದಳ್ಹ ಮಕರಿಕೆಯಂ ತಾಳದೆ ಕಜಕಿವೆರಸದ (ಸಾಠಾಂ. ಕೇಣಿ 
ವೆರೆವೆರಸದ) ಶಶಿಬಿಂಬದ ಪೋಲ್ವೆಯನಾಳ್ಡುದೇಕೆ (ರಾಜಶೇ. ೩-೬೦). 
[ಕಜಕ್ಕಿ + ಬೆರಸ್ಕು) 
ಕಲಿಸು, ಕಲಸು (ಕ್ರಿ). (ಮಳೆ) ಸುರಿಯುವಂತೆ ಮಾಡು; ಮಳೆ 
ಗರೆಯಿಸು: ಏಳುದಿನ ಪರಿಯಂತರಂ... ಕಣಕಿ[ನಾಕಾಂ. ಜ]ಸಿದ 
ನಲಾ ಕನಕವೃಷ್ಟಿಯನು (ಬಸಪು. ೫೪-೭೨); ಸುಧಾವೃಷ್ಟಿಯಂ ಕಜಕಿ 
[ಪಾಠಾಂ. ಆ]ಸಿದನು ಶಲಿಕರನು (ಬಸಪು. ೫೭-೮೩). ಕಣಸು: 
ಧರೆಯೊಳಿಪ್ಪತ್ತೊಂದು ದಿನವಚ್ಚರಿಯ ಮಳೆಯಂ ಕಜಸಿ (ಬಸಪು. 
೨೫-೧೩). (ಕಟ್‌ * -ಸ್ಮು] 
ಕಲಹ, ಕಲಹ (ನಾ). ೧. ಹಾಲನ್ನು ಕರೆಯುವಿಕೆ : ಕುಂಟಣಿಯ 
ಕೂರ್ಮೆಯಂತೆ ಪಶುವಿನ ಕಜ ಹದಂತೆ (ಧರ್ಮಾಮೃ. ೭-೧೨೨). 
ಕಅಹೆ: ೨. ಹಾಲನ್ನು ಕರೆಯುವುದು ; ಹಸು : ಪರುಷವಂಗಣದ 
ಕಲು ಸುರಭಿ ಕಜಹಂ ಕಲ್ಪತರು ವನಂ (ಹಚಕಾ. ೨-೧) ; ಕೊಪ್ಪರಿಗೆ 
ಕೊಡಪಾನಮನ್ನಿತ್ತು ಬಿಡದೆ ಕಜಹಂ ಕೊಟ್ಟು ಸಡಗರಿಸಿ ನಮಿಸುತಂ 
(ಲಿಂಗಪು. ೩೬-೨೪). (ಕಟಕಿ, + -ಹೃ] 
ಕಲಕ್ತಿಯಮ್ಮು (ನಾ). ಒಬ್ಬಾತನ ಹೆಸರು: ಕೋಣವ ಪಡೆದರ ಮಗ 
ಕಆಕ್ತಿಯವಮ್ಮುಜಬ್ನ ಒನ್ತದಿತ್ಯ[ನದಾ]ನಂಗೊಟ್ಟ ಬೆಳ್ವಣಿಗೆಯಳೊನ್ನು 
ಮಟವಿಜಕ್ಗಿ (ಸೌಇಇ. XTi, ೩೫-೭ ; 923). [?) 


ಕಯ್ಕು 


ಕಟ್ಟು (ಕ್ರಿ). ಕೆರಳು; ರೋಷಗೊಳ್ಳು: ಗಣಮುರ್ತಿ ಎಚ್ಚೊಡೆ ಇಟ್‌ದು 
ಬಾಳ್‌ `ಕಿಟ್ಟು ಇದಿರೆ ನಡದು ಕಜ್ಜುತ್ತಪೋಗಿ ತಟ್ಟು ಸತ್ತ (ಸೌಇಇ. 
IX-i, ೬-೧೧ ; 9ನೆಯ ಶತ). [< ಕಲ್ಲು, ?) 

ಕಲ್ಮನೆ, ಕರ್ರನೆ (ಅ). ಕಪ್ಪಾಗಿ; ಕರ್ರಗೆ: ಕಜ್ಜನೆ ಕಆಿಯವರಾಗಳೆ 
ಗಜ್ಜನೆ ಪರಿತಂದು (ಧರ್ಮಾಮೃ. ೩-೧೯೧) ; ಕಾರ್ಮುಗಿಲ್ಲಂ ಪರ ಪುಷ್ಪ 
ಚ್ಛಾಯೆಗಂ ಕಜ್ಜಳರುಚಿಗಮದೆ 60 ಕಜ್ಮನಾಯ್ತೋ ತಮಂಧಂ 
(ಕಾವ್ಯಸಾ. ೮೯೭) ; ಮಾತ್ಸರ್ಯದೊಂದುಜ್ಜುಗಂ ಕಜ್ಮನೆ ಕಂದಿತ್ತು 
(ರಕ್ತಾಶ. ೬೨). ಕರ್ರನೆ; ಕಾಯ ಕರ್ರನೆ ಕಂದಿದರೇನಯ್ಯ (ಮಹಾದೇ. 
೨೫-೮) ; ಕರ್ರನೆ ಕನಿಯುತ (ಹಮಚ. ೧೯). [ಕಜಕ್ಕಿ * -ಅನ್ಶೈ] 

ಕಟ್‌ "ಕಟು? ನೋ. 

ಕಟಕಟ (ನಾ). - ಕಟಕುಟ: “ಕಟಕಚಮೆಂದು ದೇಶಬಹುಳಾಕುಳ 
ದಲ್ಲಿ > (ಕರ್ಣೂನಿ. ೮೩); ರಾಜ್ಕಾಂಗಂಗಳ್‌ ಕಟಕೆಟಮಾಗಿರ್ದುವು 
(ಕಾಂತಿಪು. ೩-೧೦೬). [?) 

ಕಲಕಬಕಿಸು, ಕಳಕಳಿಸ್ಯು (ಕ್ರಿ). ತಳತಳಿಸು; ಹೊಳೆ: ಕಲ 
ಕಟ್‌ಸಿದನರ್ಕಂ ( ಶಮದ. ಪರಿ. ೧) ; ತರಣಿ ತಆತಲಟನೆ ಮೂಡಲೊಗೆದೆಂ 
ಕಟಕಟಿಿಸಿತಕ೯೦ (ಸಂಜೀವ. ೧೦). ಕಳಕಳಿಸ್ಕು: ಪೊಂಬರಿಯಾಣ 
ದೊಳು ವೀರ ರಾಮನ ಕಳಕಳಿಸುವ ಪಂದಲೆಯನು ತಳುವದಿರಿಸಿಕೊಂಡು 
ತಂದು ತೋಣಜನಿಸಲು (ಕುರಾಸಾಂ. ೩೬-೮೧) ; ಕಳಕಳಿಸುವ ಮೊಗ 
ನೋಡುತ ನಗುತ ಹುಂಕೊಳುತ ನುಡಿವುತಿದ್ದರೊಸೆದು (ಭರಡ. 
೪೧-೧೬೮) ; ಮೂರು ತಿಂಗಳಲ್ಲಿಯೇ ಗಂಗನಹಳ್ಳಿಯ ದೇವಾಲಯಗಳು 
ಕಳಕಳಿಸಿದವು. (ಹಬ್ಬಿ ಬ. ೭೮). [ಕಬಕಟ್ಟಿ + -ಇಸ್ಕು] 

ಕಬಕುಲ, ಕಳಕುಳ (ನಾ). ಅಸ್ತವ್ಯಸ್ತತೆ; ದಿಗ್ಸಾ _ಂತಿ; ಚಿಲ್ಲಾ 
ಸಿಲ್ಲಿ; ಅಲ್ಲೋಲಕಲ್ಲೋಲ: “ಕ್ರಟಕುಟಂ=ಸ್ಥಾನವ್ಯಾ ಕುಲತೆೌ (ಕಮದ. 
ಪರಿ. ೧);*ಕಟಳಕುಲಟಂ ತಾಣಬಾಗುಳತೆ? (ಸಂಜೀವ. ೩); ಚಾತುರೆಂಗಮಂ 
ಕಟಕುಲಮಾಗೆ ಪೇಟಕೆ ಪೆಸರಿಲ್ಲೆನೆ ಪಾಯಿಸಿ ತೇರನೆಯ್ಲೆ (ಪಂಪಭಾ. 
೮-೧೦೫) ; ಕೇಡಡಸಿದೊಡವು ಜಂತ್ರದ ಕೀಲ್ಕಟಚಿದಂತೆ ಕಟಕುಟಮಕ್ಕು 
(ಧರ್ಮಾಮೃ. ೩-೫೮) ; ಕಟಕುಟಮಸ್ತಾಚಳದಿಂದಿಅಿವೆಡೆಗಳೊಳಾಗೆ 
(ಪಾರ್ಶ್ವಘು. ೧೦-೫). ಕೆಳೆಕುಳೆ: ಪಿರಂಗಿಯ ಗುಂಡುಗಳೊಳಹೊಕ್ಕು 
ಕೋಟಿಯ ಕೆಡಹಿ ಕಳಕುಳವನು ಮಾಡತೊಡಗಿದುವು (ಕಂನವಿ. ೧೬-೭೬). 

ಕಲಕುಲಂಮಾಡು, ಕಳೆಕುಳಂಮಾಡು - ಚೆಲ್ಲಾಪಿಲ್ಲಿಮಾಡು; 

ಚದರಿಸು: ತನಗೊಡ್ಡಿದ ಕಳಿಂಗರಾಜ ಮತ್ತಮಾತಂಗ ಘಟಿಗಳಂ 
ಕಬಕುಟಂಮಾಡಿದಂ (ಪಂಪಭಾ. ೧೦-೧೦೬ ವ); ಸಾವಂತನ ಮೇಲೆ ಯೆತ್ತಿ 
ನಡೆದಲ್ಲಿ ಕಳಕುಳಂಮಾಡಿ ಸಮಸ್ತ ಸಂಪತ್ತುವಂ ಸೂಆಕಿಗೊಂಡು 
(ಮೈ ಆರಿ. ೧೯೨೯, ೩೨-೭; 1253). (2) 

ಕಬಚು "ಕಟಲ್ಟು' ನೋ. 

ಕಟನಿ, ಕಲನ, ಕಳನಿ (ನಾ). ಸಾಗು ಮಾಡುವ ತರಿ ಭೂಮಿ; ಬತ್ತದೆ 
ಗದ್ದೆ: ಕಣ್ಣುಕದಾವೆಡೆ ಕಟನಿ ನೆತ್ತರ್ಪೃಟ್ಛಿ (ಎಕ. ೫ (5), ಶ್ರೀನಿವಾ. 
೧೧೬-೬; 700) ; ಶ್ರೀಪುರುಷನಾಯಿಗೆಗೆ ಪಟ್ಟ ಗಟ್ಟ ಕೊಟ್ಟ ಕಟನಿ 
(ಎಕ. 1%. ಹೊಸಕೋ. ೮೬-೮; ಸು. 720); ಇರ್ಕ್ಯಣ್ಣುಗಂ ಕಐನಿ ಪೆರ್ಗೆ 
ಅಯಾ ಕೆಟಗೆ ಆಟುಗಣ್ಣು ಗಂ (ಎಕ. 1೪, ನಾಗಮಂ. ೮೫-೬೮; 776); 
ಆತಂಗೆ ಬಾಣರಸರ್‌ ಕೊಟ್ಟೊದು ಒಣ್ಣು ಕಲನಿ ಕಲ್ಲಾಡು (ಸೌಇಎ. 
೧೯೩೨, ಪುಂಗನೂ. ೧೯೬-೧೦ ; 9ನೆಯ ಶತ). ಕಲನಿ: ಮೆಚ್ಚಿ ಮೂರು 
ಖಮ್ಬ್ಪ ಸರ್ವಬಾದ ಪರಿಯಾರ ಕಲನಿ ಪ್ರಸಾದಗೆಯ್ಲಾರ್‌ (ಸೌ ಇಇ. 12-1, 
೧೧-೧೦ ; 9ನೆಯ ಶತ). ಕಳೆನಿ: ಬಾಗೆಊರೇಲನುಳ್ಳಿಆದು ವಿಜ್ದಾರ್‌ 
ಮಾಳ್ಗಟ್ಕು ಚಿವಾನಿ ಕಳನಿ (ಎಕ. ೩೪1, ತುಮಳೂ. ೯೯-೭ ; 760). 

(ದೇ. ॥ ತಮಿ. ಮಲ. ಕಲನ] 


೧೬೬೫ 


ಕೆಟಲ್‌ 


ಕಲಮ "ಕಟವೆ? ನೋ. 

ಕೆಬಮಚೂರ್ಣ (ನಾ). ಅಕ್ಕಿಯ ಹಿಟ್ಟು: ಫೃತಾನ್ವಿತಂ ಕಟಮ 
ಚೂರ್ಣಮಸನಿಕ್ಕಿ ಬಲಕ್ಕೆ ಸೀರೆಯೊಳ* ಮಾಸರಮಾಗೆ ಸೇವಗೆಯನೊತ್ತಿ 
(ಲೋಕೋಪ. ೮-೧೨). [ಕಟಮ (ಎ ಕಟನೆ) * ಚೂರ್ಣ) 


8 | ಕಟಮೆ "ಕಟವೆ? ನೋ. 


10 


20 


85 


ಕಲರ್‌ (ಕ್ರಿ). ನೆಗೆ; ಜಿಗಿ; ಕುಪ್ಪಳಿಸು (7): ಹರಿಯಧೀಶನ 
ಸೋಲಿಕುಮೇಟುವಲ್ಲಿ ಸಂಚಲಿಸದೆ ನಿಲ್ಕೊಡಂ ಕಬರ್ದು ಪೆರ್ಚು 
ವೊಡಂ ಬಲಚೇಸ್ಟೆಗೆಯ್ದೊಡಂ ಗೆಲಿಸುಗುಮಾವ ಸಂದೆಯಮು (ಮಿಲ್ಲದ 
ಧೀಶನುಮಂ) ಮಹಾಜಿಯೊಳ್‌ (ಲೋಕೋಪ. ೧೨-೨೨); “ಉಪ್ಪರಿಸು? 
(ಲೋಕೋಪ-ಟೀಕೆ). (2) 
ಕಬಲ್‌,, ಕಳಲ್‌, ಕಳಲ್ಲು, (ಕ್ರಿ). ೧. ಸೊರಗು; ಬಡವಾಗು; 
ಕುಗ್ಗು: “ಕಟಲ್‌ - ತನುತ್ವೇ (ಸಣ್ಣನಾಗು), ಶಕ್ರ, ಮಂಜೀರಯೋಃ 
(ಕಾಲ್ಯಡಗ)* (ಶಮಧಾ) ; ತಮ್ಮರಸುಗೆಟ್ಟು ಕಟಲ್ಲೆರ್ದೆಗೆಟ್ಟಿ ರಣ್ಮದೊಳ್‌ 
ತಿರಿತರುತಿರ್ದ ಕಣ್ಬಡಿಗರಿಂ ಮಗುಲ್ಲುಂ . .. ರಾಜ್ಯದೊಳೇಂ ನೆರೆಯಕೈ 
ತೀರ್ಗುಮೋ (ಪಂಪಭಾ. ಆ-೮೫) ; ಕುನುಂಗಿ ಕಾಂತಿ ಕಲಲ್ಲು ಸಾರ್ದನ 
ಪರಾಶಾದ್ರೀಂದ್ರಮಂ ಚಂದ್ರಮಂ (ಅನಂಪು. ೮-೬೨); ಅಗಿದು ಸುಗಿದು 
ಸುಯ್ಯುತ್ತ ಟಿಲ್ಲರ್‌ ಕಟಲ್ಲರ್‌ (ಪುಷ್ಪಪು. ೧೩-೯೨), ಎರ್ಜೆಯಾಆಕ ಮನಂ 
ಕಟಲ್ಲು (ದಶಳು. ೪-೨೫) ; ಬಗೆಯೊಳ್‌ ಬಲ್ಬು ಕಆಲ್ಲೊಡಂ (ಚಿಕವಿ. 
೬-೨೫೧). ೨. ಎದೆಗುಂದು; ನಿರಾಸೆಯಾಗು: *ಕಟಲ್ಹಂ ಇ ಬಡ 
ವಾದಂ ; ಮನಮಿಕ್ಕಂ* (ಶಮದ. ಪರಿ. ೧). ಷಿ. ಕಳಚಿಕೊಳ್ಳು; 
ಬೀಳು; ಕುಸಿ; ಶಿಥಿಲವಾಗು: ಅಂತು ಬಿಟ್ಟು ಸುಲಿದ ಮೊಲ 
ಕಾಲ್ಗುಳುಂ ಕಟಲ್ಲ ಪಲ್ಗಳುಮೆಲ್ವಡಗಾದ ಮೆಯ್ಸಳುಮುಡಿದ ಕೆಯ್ಲಳು 
ಮಾಗಿ (ಪಂಪಭಾ. ೨-೩೧ವ); ವಜ್ರಘಾತದಿಂದಂದು ಕಟಲ್ಲು ನುಚ್ಚು 
ನುಜಕಿಯಾಗದೆ ನಿಲ್ಕುಮೆ ಪಾಪ ಪರ್ವತಂ (ಸಮಪ. ೧-೪೬) ; ಗಾಳಿಯ 
ಕೋಳಿಂ ಕಬಲ್ಲು ಪಳಿಕಿನ ಪಾಸಜಕಿಯೊಳ್‌ ಘಳಿಲನೆ ಬಿಟ್ಟು (ಲೀಲಾವ. 
೬-೭೬) ; ಇಳೆ ಕಟಲ್ವಿನೆಗಂ ಮಸಗಿ ತಾಗಿದುದು ತುರೆಗದಟಂ (ವರ್ಧಪು. 
೮-೪೯); ತೇರಿನರಗೀಲ್‌ ಕಟಲ್ಲುದು (ರಾಮಾಶ್ವ, ೯೧-೨೮). ಕಳಲ್‌ : 
೧. ಬಳಿಕ್ಯಾವೆಸಕಂ ಕೀಳಾಗದಾರಾರೊಳವು ಕಳಲದಾರಾರ (ಳವು 
ಕಳಲದಾರಾರ) ತೇಜಪ್ರಭಾವಂ (ಸೌಇಇ. 1X-i, ೧೭೨-೨೬; 1196) ; 
ಕಂಪಿಸುತ ಕಳಲುತೆಂತಕ್ಕೆ ಮಜ್ಜನಕೆಜಕಿದು ಜೊಂಪಿಸುತ ಜೋಲುತ್ತ 
ಲೊಮ್ಮೆಯುಂ ಆಸುವರದು (ಸಾಮರ. ೨೧೧-೧೯). ೩, ಭಸ್ಮದೊಡೆ 
ದೋಡುಗಳ ಮುಜೀದ ಗೂಡಂಗಳ ಕಳಲ್ಲ ಶಿಬಿಕೆಗಳ (ಜೈಮಿಭಾ. 
ಕಳೆಲು,: ೧. ಕಳಲಿದೆವು ಕಂದಿದೆವು ಕುಂದಿದೆವು 
ಮುಂದುಗೆಟ್ಟಳವಳಿದೆವು (ಚೆಬಪು. ೫೬-೫೮). ೩, ಕಳಲಿ ಸೂಸಿದ ಕೇಶ 
ಪಾಶದ ಮಲಿನ ವಸನದ (ತಸೆಳರಾ. ೫-೯-೨೪). ೪. ಪ್ರತಿಭಟಸು; 
ವಿರೋಧಿಸು (?) : ತಿಳಿಯಲಿದು ತಪ್ಪಲ್ಲ ಗರ್ವಕೆ ಕಳಲುವರು 
ವಿನಯಕ್ಕೆ ಕೊಡುವರು ತಲೆಯನಿದು ಹಿರಿಯರಿಗೆ ಗುಣ (ಕುವ್ಯಾದ್ರೋ. 
ಓರಿಇ. ಪರಿ. ೨೮೯). 
ಕಬಲೆಗುಟ್ಟು, ಕಳಲೆಗುಟ್ಟು-ಕಳಚಿಬೀಳುವಂತೆ ಕುಟ್ಟು: ಬಾಯ 
ಬೆತ್ತೆಟ್‌ಯೆಯುಂ ಪಲ್ಲಂ ಕಟಲೆಗುಟ್ಟಿಯುಂ ನೀರೊಳಿಕ್ಕಿ ಮೆಟ್ಟಿಯುಂ 
(ಅಜಿಪು. ೧೧-೧೧ವ) ; ಕಾಲಾಳ್ಗಳಂ ಕಟಲೆಗುಟ್ಟ (ಎಕ. ೪11. ಸೊರಬ. 
೧೯-೧೩ ; 1441 7). ಕಬಲೆನುಡಿ - ೧. ಕಳಚುವಂತೆ ಮಾತಾಡು ; 
ಪರಿಹರಿಸುವಂತೆ ಮಾತಾಡು: ಶಲ್ಕನ ಹೃಚ್ಛಲ್ಮಮೆಲ್ಲಮಂ ಕಟಲೆ 
ನುಡಿದೊಡೆ (ಸಂಪಭಾ. ೧೨-೯೯ವ). ೨. ಸ್ಪಷ್ಟವಾಗಿ ತಿಳಿಸು; ಬಿಡಿಸಿ 
ಹೇಳು (?) : ಕಟಲೆನುಡಿದಟಲೆ ಬಗ್ಗಿಸಿ ಘಲಕಿಲನೆ ನಡೆಯೆಂದು ಜಡಿದು 
[ದೇ. ॥ ತಮಿ. ಮಲ, ಕಟಲ್‌ ; ತುಳು. ಕಳೆ) 


೩೧-೫೫). 


(ಕಾವ್ಯಾವ. ೨೭). 


ಕಟಲ್‌, 


ಕಟಲ್‌, (ನಾ). ಕುಗ್ಗಿದ ಸ್ಥಿತಿ; ಬಿಚ್ಚುವಿಕೆ; ಶಿಥಿಲತೆ; ಬಾಡುನಿಕೆ. 
"ಕಲಲ್ಚು' ಪರಾ. [ಆ ಕಟಲ್‌, 

ಕಬಲ್ಕ್‌, ಕಳಲ್ಕು (ನಾ). ಮೊಸರು ; ಮಜ್ಜಿಗೆ: "ಕಟಲ್‌-ಮಜ್ಚಿಗೆ; 
ಅಂದುಗೆ ; ತನುತ್ವಂ ? (ಶಮದ. ಪರಿ. ೧) ; "ಕಟಲೆರದು ದಧಿ? (ಕಶಸಾ. 

ಪಟಿಗಟಿನೆಯ ಕೂರ್ಟುತಿವುಡುಗಳೆದತೊನರಿಯ ತೊನವೆ 
ಕಾಯ್ದಿಟ್‌ಸಿದ ತುಪ್ಪಂಕೋಡುವ ಕಲಲಲ್ಲದೆ ದಿವ್ಮಭೋಜನಂ ಪೆಜತುಂಟೀ 
(ಕಾವ್ಯಾವ. 5೪೧) ; ಇದು ಬಾಲಕ್ಕೊಸರಿದು ಕಟಲಿಂತಿದು ರುಚಿವೆತ್ತಿರ್ದ 
ಪಾನಮಿದು ಮಜ್ಜಿಗೆ ತಾನಿದು ( ಸುಕುಮಾ. ೧೧-೩೧). ಕಳಲ್ಮು : ಕೆನೆಯ 
ತೆಗೆಯಜೆ ಕಡೆದ ಕಳಲು ಗೋಳಕಮಾಯ್ತು (ಸೂ ಪ ಶಾ. ೨-೧೩); 
ತಣ್ಣನೆಯ ಕಳಲು ಹಸಿಯಲ್ಲಮಂ ಬಡ್ಡಿ ಸಲ್‌ (ಸಮ್ಯಕಾ. ೭-೨೪). [?) 

ಕಬಲ್‌,, ಕಟಲು (ನಾ). ಅಂದುಗೆ; ನೂಪುರ; ಕಡಗ: “ಕಟಲೆಂದುಂ 
« * ೬ ನೂಪುರಂ? (ಕಶಸಾ. ೨೦-೪೧೩) ; “ ಅಂದುಗೆಯೊಳ್‌ ಕಟಲೆಂದು 
ಪೊಂದುಗುಂ? (ಕರ್ಣಾನಿ. ೮೬); ಕಾಲಲಿಟ್ಟಿ ಬ(ಕಚಿ)ಲ್ಗಳಿಂ (ಎಇ. 2೭೫೭, 
೧೯೪-೨ ; 1210) ; ಕಜಲೊಳೇಂ ಪಗೆ (ಕಾಮಾಶ್ವ. ೨೦-೮). ಕಟಿಲು: 
*ನೂಪುರಮಕ್ಕುಂ ಸಂಗತಿಯಿಂ ಕಟಲು ನೇವುರಂ ಪುರುಳಿಂದಂ? 
(ಕವಿಕಂ. ೧೭೯). (ದೇ. ೧ ತಮಿ. ಮಲ. ಕಟ) 

ಕಟಲಮಡು (ನಾ). ಒಂದು ಪ್ರದೇಶದ ಹೆಸರು (?) : ಆಗ್ನೇಯದಲು 
ಕಟಲಮಡು ತೆಂಕಲು ಬೆಲ್ಲದ ತ[ಟಿ]ಬಾಗು (ಬೊ ೦ಕಶಾ. ೧೯೩೩, 
ಹಾವೇರಿ, ೫೬-೮೦ ; 1136). [?] 

ಕಬಲಿಸು, ಕಳಲಿಸು (ಕ್ರಿ). ೧. ಕಳಚು; ಉದುರಿಸು; ಸಡಿಲಿಸು: 
ಅಲುಗದೆ ತಳಿರ್ತ ಮರೆಗಳೊಳೆಲೆಯಂ ಕಟಲಿಸದೆ ಪೂತ ಗಿಡುಗ 
ಳೊಳರಲಂ ಸಲೆ ಬಿರ್ಡದೆ ತಳ್ತ ಲತಾವಲಿಗಳೊಳ್ಳುಡಿಯನೂದುಗುಂ 
ಗಂಧವಹಂ (ಚಂದ್ರಪು. ೧೪-೨೨). ಕಳಲಿಸು: ೨. ಕುಗ್ಗಿಸು; 
ಕಡಿಮೆಮಾಡು: ಕಗ್ಗೊಲೆಯ ಕಾಮನ ಕೈಮೆಯನು ಕಳಲಿಸು 
ಕಟಾಕ್ಟದ ಕರುಣಭಾವದಲಿ (ತೊರರಾ. ೩-9-೧೭) ; ಮಂಡೋದರಿ 
ನಿಜೇಶನ ಕಡುಹ ಕಳಲಿಸಿ ಕೆಲಕೆ ಸಾರಿಸುವನಿತರೊಳು (ತೊರರಾ. 

[ಕಟಲ್‌, + -ಇಸ್ಮ್ಕು] 


೭-೧೩೫) ; 


೫-೩-೬೦). 

ಕೆಬಿಲು "ಕಟಲ್‌? ನೋ. 

ಕಟಲುಲಿ, ಕೆಟಲುಳಿ (ನಾ). ನೂಪುರದ ಧ್ವನಿ; ಅಂದುಗೆಯ 
ನಾದ: ತೊಡೆ ದಡದಡಿಸೆ ನಡೆಗೆಟ್ಟು [ಕಟಲುಲಿಗೆ ಬಟ್‌ಸಲ್ವ] ಕಳಹಂಸ 
ಮಂಡಲಕ್ಕಯಶಮಂ ಮಾಡಿಸಿಯುಂ (ಕಾದಂಉ ೩೬). ಕಲಲುಳಿ; 
ಮಜಃದುಂಬಿಗಳ ಗಾವರಕ್ಕೆ ಜತಿಯನುಗ್ಗಡಿಸುವಂತೆ ಕಟಲುಳಿಯಿನುಲಿವ 
ಪಾರಿವಂಗಳಂ (ಚಂದ್ರಪು. ೧೨-೧೧ವ). [ಕೆಟಲ್‌ + ಉಲ್ಕೆ) 

ಕಲಯಿಳಿ "ಕಟಲುಲಿ? ನೋ. 

ಕಲಲೆ (ನಾ). ಮುಳ್ಳುಗಳಿಂದ ಕೂಡಿದ ಸಣ್ಣರೆಂಜಿ: *.ಕಲಲೆ -ಮುಳ್ಳು 
ವೆರಸಿದ ಗುಜ್ಜಗೊಂಬು? (ಶಮದ. ಪರಿ. ೧). (2) 

ಕಟಲೆಗಟ್ಟು, ಕಳಲುಕಟ್ಟು (ಕ್ರಿ). ಹೆಡಮುರಿಗೆ ಕಟ್ಟು (?) ; ಮಲ್ಲ 
ರಂತೆ ಬರಿಯಂ ಪತ್ತಿ ಕಟಲೆಗಟ್ಟುವರ್‌ (ಧರ್ಮಾಮೃ. ೩-೭೩). ಕೆಳೆಲು 
ಕಟ್ಟು: ಒಡನೆ ಕಳಲುಕಟ್ಟಿ [ಪಾ ಕಾಂ. ಕೆಳಲುಕಟ್ಟಿ] ಹೆಡಗೆಯ್ಯ 
ಬಿಗುಹಿಗೆ ಮೃಢಭಕ್ತನೋರ್ವನು ಪೋಪ (ಮೋಳಿಪು. ೨-೫೮). 

[ಕಟಲೆ? + ಕಟ್ಟು] 

ಕೆಟಲ್ಲು,, ಕಳಚು, ಕಳಲಿಚು, ಕಳಲ್ಬು, ಕಟಡು (ಕ್ರಿ). 
೧. ಬೇರ್ಪಡಿಸು; ಬೇರೆಮಾಡು ; ಭೇದಿಸು: “ಕಟಲ್ಲು- ಪೃಥ 
ಕೃರಣೇ ” (ಶಮಧಾ); ಚಾರುಚರಿತ್ರ: ತೀರ್ಥಬಲದಿಂದಘಕರ್ದಮಮಂ 
ಕಟಲ್ಪಿ (ಪಂರಾಮಾ. ೧-೧೪) ; ದೇಹದಿಂದಂ ಕಬಲ್ಬದೆ ತಾನನ್ಯಶರೀರಿ 
ಯಾದನಿದೆ ಯಂತ್ರಂ ತಂತ್ರಸಂಸಿದ್ಧಿಯೆಂಡು (ದಶಕು. ೧೩-೫೪). 


೧೬೬೬ 


43 


ಕಲವೆ 


೨. ತೆಗೆ; ಬಿಚ್ಚು ; ಕಳೆ : ನೃಪವಿಲಾಸಿನಿಯರ್‌ ತುಡುಗೆಯಂ ಕಟಳ್ಳಿ 
ತಡಿಯೊಳ್‌ ಬೈತಿಟ್ಟಿರಲ್‌' (ಪಂಚತಂ. ೮೬-೧೦), ತೊಡರ್ದ ಬಲೆಯಂ 
ಕಬಲ್ಜಿ (ಉದ್ಭಟಿ. ೪-೧೨೬ ವ), ನೂಪುರಮಂ ಕಟಲ್ಲಿ (ದಶಕು ೧೦-೭೫). 
೩. ಪರಿಹರಿಸು; ಹೊಡೆದಟ್ಟು; ತೊಲಗಿಸು: ಕಜಲ್ಚಿ ಕಳೆಗೊಂದಿ 
ಮುಂದೆ ಬಾರದೆ ಪದಮಂ (ಕವಿಂ. ೨-೫); ಬಿರುದರನೊತ್ತಿ ಬೀರರನ 
ಡಂಗಿಸಿ ಕೊಂಕಿಗರಂ ಕಲಲ್ಜಿ (ಪಂಪಭಾ. ೬-೧೮) ; ಪಳೆಯಲೆ ದೋಷ 
ತ್ರಯಮಂ. ಕಳೆವವೊಲೆಳೆಯಲೆ ಕಟಿಲ್ದುವುದೆ ( ಉದ್ಭಟಿ. ೧೦-೭೩) ; 
ಆಚಾರ್ಯರ್‌ ದಯೆಯಿಂ ಕಟಲ್ಬುಗೆ ಮದೀಯ ಸ್ವಾಂತದಿಂ ಧ್ವಾಂತಮಂ 
(ಅನಂಪು. ೧-೩). ೪, ಉದುರಿಸು ; ಹನಿಸು ; ಬೀಳಿಸು: ಕೋಕಾಂಗನೆ 
ಕಣ್ಟನಿಯಂ ಕಟಲ್ಲಿ ಖೇದಿಸಿದಾಗಳ್‌ (ಕುಸುಮಾ. ೪-೨೦). ೫, ಸಡಿಲಿಸು; 
ತೆಗೆಯಿ ಸು: ಧರ್ಮದೊಳಮರ್ಥದೊಳಂ ಬಗೆಯ ಂ ಕಟಲ್ಬದು 
ದ್ಭಾಸಿಸಿದಂ ಗಡಂತವನವರ್ಕೆ ಫಲಂ ಸುಖಮೆಂದು ಬಬ್ಲವಂ (ಪುಪ್ಪಪ. 
೩-೬೧). ೬, ಕೇಳು ; ಕೆತ್ತು ಕೊಳ್ಳು : ಮೆಲ್ಲನೆ ನುಡಿದರ್ಥಮಂ ನೆಜಕಿ 
ಕಚಲ್ಬುವುದಾತನೊಳಂಬುಜಾನನೇ (ಶಾಂತೀಶ್ವ. ೧೧-೭೬). ಕೆಳೆಚು: 
೧. ನಿನ್ನನು ಸೆಳೆದು ರಣದಲಿ ತೊಡೆಯ ಕಳಚುವ ಮೃತ್ಯುಭೀಮನ 
ಕಯ್ಕನೋಡು (ಕುವ್ಯಾಗ. ೫-೨೭] ; ಸುರೇಖೆಯ ತಳಪದಸ್ತ್ರದಲವಳ 
ಹಸ್ತವ ಕಳಚಲೆಚ್ಚನು (ತೊರರಾ. ೧-೧೦-೧೩). ೨. ವಿಕ್ರಾಂತಧೀರನ 
ನೋಡುತುಟ್ಟಿಳು ಕಳಚಿದಂಬರವ (ತೊರರಾ. ೨-೩-೪೧) ; ವರಶಿರೋ 
ಮಾಲೆಯಂ ಕಳಚಿ ಚಲ್ಲಣಮನುಟ್ಟು (ಚೆಬಪು. ೫೩೬-೧೧) ; ಅಸಿತಾಂಬರದ 
ಗೆನಸಣಿಗೆಯನು ಕಳಚಲೈ (ಕೋಗಯ. ೨೭-೫). ೬. ಉಲುಕಿದರೆ ನಾಲ 
ಗೆಯ ತೊಡಬೆಯ ಕಳಚುವೆನು (ಕುವ್ಯಾಕ. ೧೧-೨೫); ಸೊಕ್ಳುಮುಜ್‌ದು 
ನಿನ್ನ ಹಲ್ಲ ಕಳಚುವರಲ್ಲಿ (ಪುರಂದ. ೭-೩೯-೫). ೭. ಸಡಿಲು ; ಜಾರು; 
ಬಿದ್ದು ಹೋಗು: ಮಹಿಮೆಯ ಕೀಲು ಕಳಚಿತು (ಕುವ್ಯಾವಿ. ೨-೧೩); 
ಕಳಚಿತರಸನ ಮನದ ಧೈರ್ಯಾಡಲದ ಬೈಸಿಕೆ (ತೊರ ರಾ. ೧-೧೭-೫). 
ಕಳಲಿಚು: ೨. ಕೌಸಲೆ ಕಳಲಿಚಿದ ಮುಡಿಯಿಂದ ಕಂಬನಿದುಳುಕೆ 
ಕೆಲಬಲಕಳವಳಿವುತೊಜಲಿದಳು ದೆಸೆದೆಸೆಗೆ (ತೂರರಾ. ೨-೩-೫೬). 
ಕಳಲ್ಲು : ೩. ರಾಜಪುತ್ರಸಚಿವಸಂಘದ ಕಿವಿಗೇನಾನುಮ ಫೀವುದ 
ನಾಡುತೆ ಭೇದದಿಂ ಕಳಲ್ಬು [ಪಾ ಕಾಂ. ಮರಳ್ಳು]ವುದವನಂ (ಗಿರಿಕ. 
೬-೧೮) ; ಕಂಟಿಕೆರಂ ಕಳಲ್ಪಿ ತಾಂ ರಾಯಮುರಾರಿಭೂಪತಿಗೆ ರಾಜ್ಮ 
ವನೂರ್ಜ್ಜ್ಜತವಾಗಿ ಮಾಡಿದಂ (ಕೊಲ್ಹಾಶಾ ೯-೧೪ ; 1147) ; ಮುನಿಸಂ 
ಕಳಲ್ಲಿ (ಗಿರಿ ಕ. ೧-೧೨೮ ವ). ೪. ನಭದೆಡೆಯುಡುಗಳಂ ಕಳಲ್ಬುವ 
ಸೂರ್ಯಮಂಡಲವನೊಡೆವ (ಚಿಬಪು: ೨-೨೪). ಓ, ಖಳರ[ರ]ವಂ 
ಕಳೆಲ್ಟಿ ದುದು ಕಳ್ಳರ ಕೊಳ್ಳಿಯ ಬಾಧೆಯೆಮ್ಟೆ ಗಳ್ದಳಜ! ತೆರಳ್ಳಿ ತೂಯ್ಹದು 
(Anu. 72೭1-11, ೧೫೨-೧೯; 1103)- ಕಛಿಚು: ೭. ಜಂತ್ರದ ಹೀಲ್‌ 
ಕಟಚಿದಂತೆ ಕಟಕುಲಮಕ್ಕು'ರ (ಧರ್ಮಾಮೃ. ೩-೫೮). [ಕೆಟಲ್‌ -ಡು] 
ಕಲ್ಲು, (ನಾ). ಕಳೆಯುವಿಕೆ ; ನಿವಾರಣೆ: ಕಲ್ಲಲೆ ಕಟಲ್ಲು ಜಗತ್ತಿನ 
ಪುಣ್ಮದಚ್ಚು. . . ಪೂರ್ಣ 'ಶಶಾಂಕಮಂಡಲಂ (ಸೂಕ್ತಿಸು. ೮-೨೨೪). 
[ಆ ಕಟಲ್ಪು,] 
ಕಟವೆ, ಕವಳ್ಳಿ, ಕವಳ್ಳೆ, ಕಳಮೈ, 'ಕಳವ್ಮೈೈ, ಕಟಮ, ಕಟಮೆ, 
ಕೌಲ್ನ (ನಾ). ಬತ್ತ; ನೆಲ್ಲು: *ಕಅನೆಯೆನೆ ಶಾಲಿಯಕ್ಕುಂ ” 
(ಕವಿಕಂ. ೨೩೯) ; ಬೆಳೆದೊಜಗಿದ ಕಟನೆಗಳುಂ (ಕವಿರಾ. ೩-೧೬೬) ; 
ಒರ್ಮೊದಲೊಳೆರ್ದ ಕಟವೆಯ ಸಸಿವೋಲ್‌ (ಕಾವ್ಯಸಾ. ೮೭೦ ಶೂದ್ರಕ); 
ಜೋಳಮಂ ಬಿತ್ತಿ ಕಟನೆಯಂ ಬಯಸುನೆಗ್ಗನುಮಂ (ಧರ್ಮಾಮೃ. 
ಒಲವಿಂ ಬಂದೆಆಅಗುವನೋಲ್‌ ತೆನೆಯಂ ಕಾಲ್ಗೆಜಗುವ 
ಕಟವೆಗಳ್‌'(ಕಬ್ಬಿ ಕಾ. ೨೩); ಕದಲೊಡೆದ ಬೆಳೆದ ಕಟವೆಯ ಕದಿರ್ಗಂಪಿಂ 
ಗೆಜಗಿ ಪಜಮೆಗಳ್‌ (ಅನಂಪು. ೧-೮೦). ಕವಳ್ಳಿ: (ಉಕ). 


೬-೧೬೮); 


ಕೆಟವೆಗಿಡು 


ಕವಳ್ಳೆ : (ಉಕ). ಕಳೆಮೆ : ಬೆಳೆದ ಕಳಮೆಯ ಕೆಯ್ವೊಲಂಗಳಿಂದಲ್ಲಲ್ಲಿ 
(ಎಕ. ೫111, ಸೊರಬ. ೧೩೮-೯; ಸು. 1145); ಕಳಮೆಯ ಕೆಯ್ಕೊಳು 
ಪಿರಿದೊಪ್ಪವಡೆದೆ ಗಿಳಿವಿಂಡು ನಿಪ್ಪಸರದಿ ಸರಿವವೊಲು (ಅಂಜಚ. 
೧೩-೩೦೦) ; ಕಳಮೆಯ ತೆನೆಗಳು ಬಣ್ಣಸರಗಳೆನೆ ಬಳುಕುತ ನೀರೊಳು 
(ನಾಗಕು. ೨-೨೨). ಕಳೆವೈ : ಬೆಳಸಂ ಪೇಳ್ವಡೆ ಕರ್ಬುಂ ಕಳವೆಯು 
ಮೆಲೆಯಡಕೆ ತೆಂಗು ಮಾಉಫಲಂ (ಎಕ. 311, ಸಾಗರ. ೧೦೯-೪೭; 1042); 
ಕಳವೆ ರಾಜಾನ್ನ, ಶಾಲ್ಯನ್ನಕ್ಕೆ 'ಓಗರದ ಉದಕವನೆಜಕೆದವರಾರಯ್ಯಾ 
(ಮಹಾದೇ. ೪೪) ; ಕಳವೆಮಯವಾ ನೆಲನು ಕಬ್ಬಿನ ಹಳುಮಯವಾ 
ಹೊಲನು (ತೊರರಾ. ೬-೬-೧೯) ; ಕಳವೆಯ ಮಡಿಯ ಸಾಲುಗಳು ಸಲೆ 
ಮೆಆಕಿದುವು (ಭಾವಟಂ. ೨-೮). ಕಲಮ: "ಕಟಮಚೂರ್ಣ' ಪರಾ. 
ಕಲಮೆ: ಉಪಾಧ್ಯಾಯಂಗೆ ಕಟಮೆಯ ಕೂಲುಂ ಮಸಿಯುಂ ತುಪ್ಪಮು 
ಮನುಣಲ್ಯೊಟ್ಟು (ವಡ್ಡಾರಾ, ೭೫-೨೦) ; ಅನಿಳಾಹತಿಯಿಂ ಕಟಮೆಯ 
ತೆನೆದುಜುಗಲೊಳೊಜಕಿತು ಪರಿವ ಪಾಲಂ (ಶಾಂತೀಶ್ವ. ೧-೯೪). ಕೌಳ್ಳಿ : 
"ಕೌಳಿಕಂದಾಯ' ಪರಾ. [೭ ಸೆಂ. ಕಲಮ] 
ಕಬವನೆಗಿಡು (ನಾ). ಒಂದು ಬಗೆಯ ಸಸ್ಯ; “ಪಾಣಿಮರ್ದಕ - ಕಟವೆ 
ಗಿಡು? (ಓಷಧಿ. ೯೫). [?] 

ಕಟಿ, ಕಳ್ಳಿ, ಕಳ್ಳೆ, ಕಕ್ಕಿ (ನಾ). ೧. ಸಾಯು; ತೀರು; ಮಡಿ: 
*ಕಟಿಕಿ- ನಿಧನಾತಿದೂರಯೋೊ (ಕೊನೆಗಾಣಂ, ಸಾಯು, ಬಹುದೂರ 
ತೊಲಗು), ಸೌವೀರೇ ಚ (ಗಂಜಿ)? (ಶಮಧಾ); ಎರಟ್ಮೂಜು ತಿಂಗಳಿಂಗೆ 
ತಾಯ್‌ ಕಟಾದೊಡೆ (ವಡ್ಡಾರಾ. ೭೦-೧೩); ಕಲಿದವರ್ಗಬ್ವುದಲಕ್ತೊಡ 
ನರೇಟಕ್ವೊಡಮಂತವರಿಂ ಬಟಾ ಕೈ ತಾಮುಲವೊಡಂ (ಪಂಪಭಾ. 
೨-೨೭); ಕಟದ ಮನಃಪ್ರಿಯವಿರಹದಿನಟಲ್ಲು (ಕಾವ್ಯಾವ. ೨೦೧). 
೨. ದಾಟು; ತಳ್ಳು; ನೂಕು; ಸಾಗಿಹೋಗು : ಕೊಳುಗುಳವಂ ಕಟಾ 
[ಪಾಕಾಂ. ಳೆ] ದು ಪೋಗಿ (ಪಂಪಭಾ. ೧೩-೭೧ ವ); ಏನಾನುಂ ಪ್ರಾಣಿಗಳಂ 
ತಿಂದು ಕಾಲಮಂ ಕಟಾವೆಂ (ಪಂಚತಂ. ೨೨೭-೧೭); ಮೂಲ ಕೋಟ 
ಕೋಟ ಸಾಗರೋಪಮಂ ಕಟ್‌ದಿಂ ಬಟ ಯಂ (ಪಂರಾಮಾ. ೧-೬೭ವ). 
೩. ಸಂದುಹೋಗು; ಕಳೆದುಹೋಗು; ಹರಿದುಹೋಗು ; ಬಿದ್ದು 
ಹೋಗು: ಕಟ್‌ದ ನೀರ್ಗೆ ಬಂದಪುದೆ ಬಟೀಕ ಜರೆಗಂ ತಿರ್ದಲ್‌ ( ಅಜಿಪು. 
೨-೫೯) ; ಕತಿಪಯದಿನಂಗಳ್‌ ಕಟ್‌ಯೆ ಸುದಾಮೆಗೆ ಪರಿಣಯನ 
ಪ್ರಾರಂಭಮಾಗೆ (ಸುಕುಮಾ. ೭-೧೬ ವ); ಕಟ್‌ದ ಸುಖಂಗಳಂ ಪರೆದ 
ಜವ್ವನಮಂ ದೊರಕೊಳ್ಳ ದರ್ಥಮಂ. . . ಮಗುಯಾಸೆ ಮಾಡಿಯುಮ್ಮಟ್‌ 
ಸುವರೇಕೆ (ದಶಕು. ೮-೨೬). ೪. ನಿವಾರಿಸು; ಹೋಗಲಾಡಿಸು: 
ಕಂಡೊಡಂ ಮಜ್‌ದಿರ್ಪರ್‌ ಗೆಡೆ ಕಾಣದರ್‌ ಕಟಾವರೇ ವ್ಯಾಮೋಹ 
ಬಂಧಂಗಳೆಂ (ಅನಂಪು. ೯-೨೧) ; ಮನಮನೆ ನೆಲೆವನೆ ಮಾಡಿರ್ಪನಂ 
ಗನಂ ಕಟಿಕಿಯಲಾರ್ಗಮೇ 0 ಬಂದಪುದೇ (ಲೀಲಾವ. ೩-೫೭); ಕೇಸ 
ರಿಯಂ ಕೊಂದದಜಸುಪಿನೊಡನೆ ಕಲಾದಂ ಪೊದಲ್ಹಂ ನಿಜ ಕೋಪ 
ತಮಮಂ (ಕುಸುಮಾ. ೧೪-೧೧೦). ೫. ಕೈಮಾರು; ಮಿತಿಮಾರು: 
*ಕಟಂದಂ-ಸತ್ತಂ; ದೂರಂಬೋದಂ ; ಕಯ್ಮ್ಮಾಜಕಿದಂ?(ಶಮದ.ಪರಿ. ೧); 
ಕರ್ಣನಿಶಿತ ವಿಕರ್ಣಹತಿಯಿಂದಮಸುರಾಂತಕಂ ಕ ಆಟಿ ಯೆ ನೊಂದು 
(ಪಂಪಭಾ. ೧೨-೨೧೦ ವ); ಕಟ್‌ದ ಭವನಿಗಳದೊಳ್‌' ತೊಡರ್ದಟಾ 
ಮಾನಸನಿರ್ಕುಮಧಿಕನಿರ್ಕುಮೆ (ಚಂದ್ರಪು. ೧೩-೮೯). ಕಳ್ಳಿ: ೧.ಕಳಿದ 
ನಡವಿಯೊಳಯ್ಯನು (ಕುವ್ಯಾಭೀ. ೭-೨೮). ಪಿ. ಪಲವೂರ್ಗಳೆಂ ಕಳಿದು 
ನಡೆತಂದು (ಬಸರ. ೧೨-೧೭); ಸೊಗಸುಗಾರ್ತಿಯರೊಡನೆ ಬೇಸಗೆಗಳಿ 
[ಪಾಠಾಂ. ಳೆ)ವ ಭೋಗಿಜನ (ಪದ್ಮರಾ. ೮-೨೭) ; ಕಳಿದರಿವರೆಲೆ ಕೇಳು 
ಕುಶ ತತ್ಯಲುಸಕಾಂತಾರವನು (ತೊರರಾ. ೧-೧೧-೧) ; ಕಳೆದ ಹಗಲ 
ತಾವರೆಯಂತೆ ಹೌವನಗಳಿದ ಹೆಣ್ಣಿನ ಸ್ನೇಹದಂತೆ (ಕಂನವಿ. ೧೮-೧೨೦), 


೧೬೬೭ 


ನ 


45 


ಕಲಕಿ 


೩, ಕಳೆದು ಮುಳಿದು ಸುಳಿದು ಹೊಳೆದು ಕಾಡಲೇಕೆ ಹಂಪೆಯರಸ 
(ಹಂಪೆರ, ೮-೧) ; ನಳಿನನಾಭನ ಕರುಣದೊಅತೆಯು ಕಳಿದರಾರೇಗುವರು 
(ಕು ವ್ಯಾದ್ರೊ(. ೭-೧೯) ; ಸುಳಿಯದಿರ್ಪುದು ಕರಿಣಿ ಕಳಿಯದಿರ್ಪದು 
ಹರಿಣಿ (ಚೆಬಪು. ೩೫-೩೧). ೪, ಆಕಟಿ ವಿಧಿಯನು ಕಳಿವರಾರ್‌ (ಜೀವಂಚ. 
೫-೪೬). ಕಳ್ಳಿ: ೨. ಬಾಲಲೀಲೆಯಂ ಕಳೆದು ದಿವ್ಯ ಕನ್ನಿಕೆಯಾಗಿರ್ಪಲ್ಲಿ 
(ಗಿರಿಕ. ೧. ಕಥಾಗರ್ಧ) ; ಅರಮನೆಯ ಬಾಗಿಲ್ಲಳಂ ಕಳೆದು ಬರುತಿರ್ದನು 
(ಚೆಬಪು. ೬-೨); ಆನಂದವಡೆದು ಲಲಿತಾಂಗಿ ಅಂದಿನ ದಿನವ ಕಳೆಯಲು 
(ಕಂನವಿ, ೯-೫೮). &. ಕಳೆದುವು ವೃದ್ಧಂಗೆ ದಂತಂಗಳೆಲ್ಲಂ (ಬಾಧಪು. 
೫-೫೩) ; ಕಳೆದ ಹಲುಗಳನೊಡೆದ ಮೊಳಕಾಲ್ಲಳನು ತೋಣ್‌ 
(ಕು ವ್ಯಾಅ. ೬-೬); ಕಣ್ಣೈದಿಲಲರಿಕೆಯಿಂಪು ಕಳೆಯೆ ನಾಸಾನಿಲನ 
ಕಂಪು ಸುಳಿಯೆ (ಚಿಬಪು. ೧-೨). ೫. (ಕತ್ತಿ ಮೊದಲಾದುವನ್ನು) 
ಒರೆಯಿಂದ ಕಳಚು; ಹೊರದೆಗೆ; ಕಳಚಿಕೊ: ಸತ್ಮನೆಂಬ ಕೂರಲೆ 
ಗನೆ ಕ[ಪಾಠಾಂ. ತ]ಳೆದುಕೊಂಡು ಸದ್ಭಕ್ತರು ಗೆದ್ದರು (ಬಸವ. ೬೭೭). 
೬. ತೆಗೆ; ವಜಾಮಾಡು; ವ್ಯವಕಲನ ಮಾಡು : ಕಳೆಯೆಂಬುದುಂ 
ಲೆಕ್ಕ ನೇಜಕಿಸಿಳಿಸುವಜಕೊಳಂ (ಪ್ರಭುಶು. ೩-೯). ಕಲಕ್ಕಿ : ೧. ಅಶುಭ 
ಕಮ್ಮೋದಯದಿನೆನ್ನೊಡವುಟ್ಟದರುಂ ತಂದೆಯುಂ ಕಟಕ ದೊಡೆ 
(ಚಾವುಂಘು. ೨೬-೪). ೨. ಅಂತಾಯಿರುಳುಂ ವಿಜಯಂ ವಿಜಯೋದ್ಯೋ 
ಗಡೊಳ್‌ ಕಟ್‌ ಯೆ (ಸಂಪ ಭಾ. ೧೦-೪೮ ವ); ಕಟಕ್‌ ವನಿಂತು ಪೊಲ್ಲ.ಂ 
ನೃಪಂ (ಕಾದಂಪೂ. ೭೭) ; ಆವರಿರ್ವರುಂ ನಾನಾ ನದೀನದಾಂತರಾಳ 
ಸಂಪಜ್ಜನಪದಂಗಳಂ ಕಟ್‌ದು ( ಸುಕುಮಾ. ೨-೪೫ವ). ೪. ಕಟ್ಟಿದುದಂ 
ಕಟಕೆಯಲಾರ್ಗಮೇಂ ತೀರ್ಡಪುದೇ (ಪಂಪಭಾ. ೧೩-೩೦). ೬. ದ್ವಿಗುಣಿಸಿ 
ವೃತ್ತಮನದಣಆಕೊಳ್‌ ಬಗೆದೊಂದಂ ಕಟಕದೊಡಕ್ಕುಮಂಗುಲಿಗಳವಂ 
(ಛಂದೋಂಬು. ೬-೨೬೬) ; ತಿಳಿದೇಶೀಯಮುಮೈದಂ ಕಟ್‌ ನೀಂ... 
ಕ್ಷಳನಂ (ಶಮದ. ೩೩) ; “ರಜತಂ, ರಜಿತಂ, ಉಟತಂ... ತ್ಮಜಿಸು, 
ಕಟ್‌ ಇಂತಿನಿತುಂ ಕಲ್‌ವುದಕ್ಕೆ ಪೆಸರು” (ವ್ಯವಹಾ. ೧೧-೧೨ ವ). 
ಕಲದುಳೊಳ್‌ - ಕಸಿದುಕೊಳ್ಳು, ಅಪಹರಿಸು: ದೇಗುಲಕೆ 
ಬಿಟ್ಟ ಕೆಯಂ ಪುರ್ವ್ವಸಿ[ಧ್ಯಾ]ಯ ಕಟಕಿದು[ಳೊ]ಣ್ಹರಪ್ಪಡೆ ಕನಿಲೆಯುವ 
ಕಜುವುವನಟಕಿದರ ಲೋಕಕೆ ಸಲ್ಲು (ಸೌಇಇ. '೩1-i, ೩೫-೪; 933). 
ಕಟೀಯೆ - ವೆಗ್ಗಳವಾಗಿ ; ಅತಿಶಯವಾಗಿ; ಮಿತಿಮಾರಿ; ಬಹಳ 
ವಾಗಿ: ವಿಯೋಗದಿಂ ನಿಜಜನದಿಂ ಕಟಿಕಿಯೆ ಪರಾರ್ಥಿಗಳುಂ ಬಾಯ 
ಆದು (ಕವಿರಾ. ೨-೨೩); ನಿಶಿತ ವಿಕರ್ಣ ಹತಿಯಿಂದಮಸುರಾಂತಕಂ 
ಕಟಿಿಯೆ ನೊಂದು (ಪಂಪಭಾ. ೧೨-೨೧೦ ವ); ಕಟಿ*ಯೆ ಗಳಪದಿರ್‌ ನಡೆ 
(ಪಂಚತಂ. ೨೩೩-೭) ; ಕೂಸು ಕಟ್‌ಯೆ ಬಳೆದುದು ., . ಕನ್ನೆಯನಿ 
ನ್ನಿರಿಸಲಾಗ (ಸುಕುಮಾ. ೭-೭೧); ಕಹಳೆ ಮಿಳ್ಳಿಪ ಪಟಯಿಗೆ ಸೂಳ್ಳೆಪ 
ತಂಬಟಿಂ ರಣರಸಮಂ ಕಲೀಶೆವರಿಯಿಪಿನಂ (ವರ್ಧಪು. ೮-೪೯). 
(ದೇ. 1 ತಮಿ. ಮಲ, ಕಲ, ತುಳು. ಕರಿ, ಕಳೆ) 


ಕಣಕ್ಳಿ, ಕಳ್ಳಿ (ಕ್ರಿ). ೧. ಹಣ್ಣಾಗು; ಮಾಗು; ಪಕ್ಚವಾಗು. "ಕಟಕ 


ಯಲರ್‌? ಪರಾ. ಕಳ್ಳಿ: ೧. ಹಶ್ತಿಯ ಹಣ್ಣು ಕಳಿತಿದ್ದರೇನು 
(ಸಿದ್ಧೇವ. ೩೨೫) ; ಕಳಿದ ಹಲಸಿನ ಹಣ್ಣ ತೊಳೆಗಳು (ಸೂಸಶಾ. 
೫-೫೭) ; ಕಳಿತ ರಸಾಲ ನೇಅರಿಲವಣ್ಣಳ ಹಿಕ ಗಿಳಿ ಚಂಚುಪುಟದಿ 
ಕರ್ದುಕೆ (ಮೋಹತ. ೫-೨೩). ೨. ಬಾಡು; ಬತ್ತು; ಇಳಿದು 
ಹೋಗು: ನೆಜಕ ಕಳಿತ [ಪಾಠಾಂ. ಕಳಲ್ಹ] ಮೆಚ್ಚಿನಲು ನವಿಲು ನರ್ತನಂ 
ಗೆಯ್ದವು (ಹಚಕಾ. ೩-೩೬) ; ಕಳೆದ ತರಣಿಯ ಕಿರಣದಲಿ ದಿನ ಬಲ 
ದೊಳಾಯುಷ್ಯಾಭಿವೃದ್ಧಿಯ ಬೆಳವಿಗೆಗಳಹವು (ಕುವ್ಯಾಉ. ೩-೫೫) ; 
ಕಳಿದ ಪೂಗಳ ತೆಜದಿ ರೇಚಕದೆಲರಿನಿಂದುದುರಿದವು ತಾರೆಗಳು (ಸಾಳ್ವಭಾ. 
[ದೇ. ॥ ತಮಿ. ಮಲ, ತೆಲು, ಕನಿ) 


೨೧-೧೦೪). 


ಕಲಂ 


ಕಟಕ್ಕಿ, ಕಳ್ಳಿ (ನಾ). ಚಿಲಕ, ಅಗುಳಿ, ನೊಗ ಮೊದಲಾದವುಗಳ 
ರಂಧ್ರದಲ್ಲಿ ಜೋಡಿಸುವ ಮರದ: ಗೂಟ: ಒಯ್ಯನಾ ನೊಗದೊಳಾ 
ಕಟ್‌ ಮುನ್ನೆ ತಗುಳ್ಳು ಛಿದ್ರದೊಂದೆಡೆಯೊಳ್‌' ಮತ್ತೆ ಬಂದು 
ಘಳಿಯಿಪ್ಪೊಡೆ (ಜೀವಸಂ. ೧೯೪-೨೪). ಕಳ್ಳಿ: ಕೆಲವು ಪಯಣದಿಂ 
ದುತ್ತರ ದ್ವಾರದ ಬಳಿಗೈತಂದು ಚಕ್ರೇಶ ಘಳಿಲನಾನೆಗಳಿಂದ ತೆಗೆಯಿಸಿ 
ಬಾಗಿಲ ಕಳಿಯನು ಪೊಅಮಟ್ಟಿನಾಗ (ಗೋಮಟೀ. ೧೧-೭೯). 

[ದೇ. ॥ ತಮಿ. ಮಲ. ಕಲ] 

ಕಬಕ್ಕಿ "ಕಳ್ಳಿ? ನೋ. 

ಕಲಂಪು,, ಕಳಿಪು, ಕಳುವು, ಕಳುವು, ಕಳುಹು, ಕಟಾಪ್ಪು, ಕಟುಪು, 
ಕಟ್ಟು (ಕ್ರಿ).೧. ಕಳುಹಿಸು; ಬೀಳ್ಕೊಡು: ಕಾಳೆಗ ಕಿಡೆ ರಕ್ಕಸಮಣಿಯ 
ಕಟೀಪಿ ತನ್ನ ಬಲಮುಂ ಮಾರ್ಬಲಮುಂ ತನ್ನನೆ ಪೊಗಟಕಿ (ಎಕ. 11, 
೧೩೮-೫; ಸು. 940) ; ನಿಜತನೊಜೆಯನಳಿಯನೊಡನೆ ಕಟು[ಪಾಕಾಂ. ಟು] 
ಫುವುದ್ಯೋಗಮನೆತ್ತಿ ಕೊಂಡು (ಆದಿಪು. ೪-೫೩ ವ); ಆತಂಗೆ ಸಾಲ್ವನಿತು 
ಪೊನ್ನಂ ಕೊಟ್ಟು ಕಟಾಪಿ (ಧರ್ಮಾಮೃ. ೨-೧೮೧) ಬೆನ್ನನೆ ಭವ್ಮರ್‌ 
ಕಟೀಫುತ್ತೆ ಬಂದು ನಿಲೆ (ಪುಷ್ಪಪು. ೧೪-೧೩). ೨. (ಕಾಲವನ್ನು) 
ಕಳೆ; ನೂಕು; ತಳ್ಳು: ಇಂತೆ ಕಾಲಮಂ ಕಟಪುವೆಂ (ಚಾವುಂಪ. 
೨೭-೧೭) ; ಇಂದಿನೊಂದಿರುಳಂ ಕಟಾಪಿ ನಾಳೆ ನಿಮ್ಮ ನೆಗಟ್ಟುದಂ 
ನೆಗಟ್ಟುದು (ಗದಾಯು. ೬-೬ ವ); ಕೆಳೆಯನೊಡಗೂಡಿ ಕಾಲಮಂ 
ಕಟ್‌ ಪುವಂತು .. . ಬೆಸಸು (ಕಾದಂಉ. ೬೧೮); ಎರಡುವರ್ಷಂಬರೆಂ 
ಧರ್ಮವಿಹಾರಂ ಮೌನವ್ರತದಿಂ ಕಟಿಪಿ (ಅನಂಪು. ೯-೧೧೩ ವ). 
೩. ದಾಟು; ಕ್ರಮಿಸು: ಸಂಸಾರ ಸಮುದ್ರಮನುಪಾಯದಿಂ ಕಟುಫು 
ಪುದು (ಧರ್ಮಾಮೃ. ೬-೨೧೧). ಕಳಿಪು: ೧. *ಕಳಿಪು- ಅನುಗಮನ 
(ಶಮಧಾ) ; ಮಂತ್ರಮಂ ಬೆಸಸಿ ಕರುಣಂಗೆಯ್ದು : ಕಳಿಪೆ (ಸದ್ಮರಾ. 
೩-೧೭). ಕಳುಪು: ೧. ನಾನೆ ಸುಯ್ಡಾನದಿಂದಂ ಬಂದು ಕಳುಪುನೆಂ 
(ಇಹರ. ೪೦); ಅಸುಗೀಶನನೊಳ್ಳುಡುಳಂ ತರಲೆನುತೊನೆದು ಕಳುಪಿ 
(ಜಯಕಾ. ೨-೨೯); ನಿಜಸ್ಮಳಕೆ ಶ್ರೀಸತಿಮುಖ್ಯರಂತರಂಗಳನಜಕಿದು 
ಕಳುಪಿ (ಚಿಬಪು. ೨-೧೪). ಕಳುವು: ೧. ಅಕ್ಕರೆಯ ಮುದ್ದಣನು 
ನಿನಗೊರೆದು ಕಾದಿರನೆ? ರೊಕ್ಕ ಇಲ್ಲದೆ ಎಂತು ಕಳುವುದಿರಲಮ್ಮ್ಮಾ? 
(ಕಎಪು. ೩೩೮); ಹೆಣ್ಣುಮಗಳನು ಕಳುವಿ ಕಣ್ಣೀಗೆ ನೀರ ತಂದು 
ನಿಂಬಾಳು (ಜಗೀತೆ. ೮೯); ಹೇಳಿ ಕಳುವಿದರೆ ಬರುವೊಲ್ಲ ಮಲ್ಲಿಗೆ ಮಾಲೆ 
ಕಳುವಿಡರೆ ಮನಸಿಟ್ಟಿ (ನಾಪಡ. ೧೩). ಕಳುಹು : ೧. ಹಸೆಯ ಮೇಲಣ 
ಮಾತ ಬೆಸಗೊಳಲಟ್ವದಡೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆಮ್ಮವರು 
(ಮಹಾದೇ. ೭-೫) ; ನಾಯ ಕೊಲ್ಲದೆ ಕಳುಹಿದರೆ ಬೆಂಬಿಡನಲಾ ಮಣು 
ಕೊಳಿಸಿ (ಕುವ್ಕಾಕ. ೧೩-೩೧) ; ಕದನಳ್ಕೆ ಕಂದನ ಕಳುಹಬಹುದೇ 
(ತೊರರಾ. ೧-೯-೩೪). ೪. ಸಾಗಿಸು; ರವಾನಿಸು : ಸರಕನ್ನು ರೈಲಿನ 
ಮೂಲಕ ಕಳುಹುನರು (ರೂಢಿ). ಕೆಲಿ ಪ್ರೈ: ೧. ಮಜಕಿವೊಕ್ಕೊನಂ 
ಕಾದು ಕಟಾಪ್ಪಿ ವೈರಿಬಲಕ್ಕೆ ಇದಿರನ್ನಡೆದು ಸತ್ತು (ಎಕ. ೫1, ಚಳ್ಳಕೆ. 
೬-೩; ಸು. 925). ಕೆಮಿಪು: ೧. ಬೆಸನನಿರ್ಮೆ ಕೇಳದಂತು ಪೂಣಿಸಿ 
ಕಟುಹಿ (ಆದಿಪು. ೧೩-೮೦ ವ), ಆವ ಜಾತಿ ಪೆಸರೇನೆಂಬುದಂ ಬೆಸ 
ಗೊಂಡು ಬಾಯೆಂದು ಪಾಯಸಮಂ ಕಟುಪಲ್‌ (ಪಂಚತಂ. 
೧೪೦-೧೧). ೨. ಏಟು ದಿವಸಮುಂ .., ರಸಾಯನಾಸ್ವಾದನದೊಳ 
ಮುತ್ತಾನಶಯ್ಕೆ ಯೊಳಂ ಕಟು[ಪಾ ಕಾಂ. ಆ]ಪಿ (ಆದಿಪು. ೫-೪೧ ವ), 
ಕಟ್ಟು: ೧.ವೈರಿದೂತನಂ ಭೇದಿಸಿ ವಸ್ತ್ರ ಮಾಭರಣ ಲೇಪನವಾದಿ ಸಮಸ್ತ 
ವಸ್ತುವಂ ವೇದಸಿ ಕಲಸಿ ವೈರಿ ಗಡಿಯಂ ಭರದಿಂ ಪೊಜಮಟ್ಟು ಬಂದು 
(ಸೂಕ್ತಿಸು. ೧೭-೫೭). 

[ಕಲಿ 4 - ಪ್ಲು. / ತಮಿ. ಕಲಪ) 


ಮಾ: 


$ ೧೬೬೮ 


45 


ಕಟಂಲೆ 


ಕಲಾಪ್ರು (ನಾ). ೧. ಕರೆ; ಕಳಂಕ; ದೋಷ: ಕಟ:ಪಂ ತಂದು ನಿಂಕಮಿ 
ಕೃಟ೨ಪಂ ಕಳಿವಂ ಚಲ ಕಟ್‌ಪಂ ಕಂಜನೇತ್ರ ೩ ೩ ಕಟಿವಂ ಬಬ ಕಾತನಂ 
೨. ಕೀಳಾದುದು; ಕಳಪೆ: ಆ ರೂಪಿನ 
ಪೆಂಡಿರಿಂತು ಕಟಃಪಾ[ಪಾಠಾಂ. ಬಾ]ದೊಡೆ ಚಿಃ ಕೂರಿಸುವ ಕೂರ್ಪ 
ಮಾತಂ ಮಾರಿಗೆ ಕುಡು ಸಿರಿಯನೊಲ್ಲ ಸುಡು ಹೋಗು (ಯಕೋಚ. 
೨-೬೩). (ದೆ. ॥ ತಮಿ. ಮಲ. ಕಲಿಪ್ಪು] 
ಕೆಲಾಪೊಲಟ್‌ (ನಾ). ಒಂದು ಹೊಳೆಯ ಹೆಸರು: ಎಳಗೊವನೂರ 
ಬಡಗಣ ಸೀಮೆಯುಳ್‌ ಕು(ಕೂ)ಡಿ ದಕ್ಷಿಣಸ್ಮಾನ್ನಿಸಿ(ಶಿ) ಕ(?)ಆಸಪೊಟಕಿ 
ಕ್ಯಾಲ್‌ ತೆನ್ನೈ(ನ್ನೊ)ಐಕ್ಸೆ (ಇಆ. ೫೪11, ೩೬೭-೨೩ ; 6ನೆಯ ಶತ). 
[ಕಟ ? + ಪೊಬಕ್ಕಿ) 
ಕಪ್ಪು "ಕಲೀಪ್ಕು' ನೋ. 
ಕಲರಯಲರ್‌ (ನಾ). ಹಳೆ ಹೂ; ಬಾಡಿದ ಹೊವು: ಳಟಿಯಲರಾದ 
ಸಂಪಗೆಯ ಬಣ್ಮದವೋಲೆ ಬೆಳರ್ತ ಬಣ್ಣದೊಳ್‌ (ಸಂಪಭಾ. ೪-೬೬). 
[ಕಟ್ಟಿ + ಅಲರ್ಟ್‌) 
ಕೆಲಂಯುಣ್‌ (ಕ್ರಿ). ಹೆಚ್ಚಾಗಿ ಊಟಮಾಡು ; ಚೆನ್ನಾಗಿ ಉಣ್ಣು: 
ಮಾಜನಂಗಳ್‌ ಕಲ್‌ಯುಂಡಾಪೋಚಿಪಲ್ಲಿ'ನೆನೆದುದು ತನ್ನಂ (ಯಶೋಚ. 
೩-೫೧). (ಕಟ್‌, + ಉಣ] 
ಕಲಂಯೇಅಕ್‌ (ಕ್ರಿ). ತೀವ್ರವಾದ ಗಾಯ; ತೀಕ್ಷೇ್ಣವಾದ 
ಹೊಡೆತ: ಕಟೀಯೇರ್ಪೆತ್ತಿಭವೈರಿಯ ನೆಟಕೆ ಶಿರಂ ಮಾಟ್ಪಫೋಲವಂ 
ಮುಳಿಯಿಸೆ (ಶಾಂತಿಪು. ೭-೬೧). [ಕಟಿ + ಏಲ್‌] 
ಕಲೂಯೋದಮು (ಕ್ರಿ). ಪೂರ್ತಿ ಓದು; ಸಾಂಗವಾಗಿ ಓದು; ಓದಿ 
ನಲ್ಲಿ ಪಾರಂಗತನಾಗು: ಪಟಗಾಂಪರ ನುಡಿ ಮುತ್ತುಂ ಮೆಟಸುಂ 
ಗೋದಂದದಕ್ಕೆ ಭಾಷ್ಯಮನೊರ್ವಂ ಕಲ್‌ ಯೋದಿದಾತನಲ್ಲದೆ 
ಬಲಿವಲಿಿಯಿಂ ಬಂದು ಬರೆಯಲಾಗದಗಣ್ಕಂ (ಶಾಂತಿಪು. ೧೦-೧೮೧). 
[ಕಟ್ಕಾ 4 ಓದು] 
ಕಾಲೆ, ಕಣಿಲೆ, ಕಳಲ್ಯು, ಕಳಲೆ, ಕಳಿಲು, ಕಳಿಲೆ (ನಾ).೧. ಬಿದಿರಿನ 
ಮೊಳಕೆ, ಕುಡಿ: “ಕಟರಲೆ ಎ ಬಿದಿರ ಕುಡಿ? (ಶಮದ. ಪರಿ. ೧); 
ನೀನಿಂದು ಕಟೀಬೆಯಂ ತಿಂದ ಪಸುವಿನಂತಾನುಂ... ಮೆಯ್ಯಲಟಿಯದೆ 
(ಧರ್ಮಾಮೃ. ೬-೧೧೭) ; ನಳನಳಿಸುವ ಮೆಣಸಿನ ಕರೆ ಹುಳಿಯಲ್ಲಂ ಬಿದಿರೆ 
ಕಟಾಲೆಯೇಲಕ್ಕಿಯಕಾಯ್‌ (ನಳಚಂ. ೪೬೩) ; ನಿಡುಗಟ್‌ಲೆಯ ಮೊನೆ 
ಯುರ್ಚಿದ ಜಡಧರಮೆಸೆದುದು (ಶಬಶಂ. ೩-೩೭) ; ಮುಂಗಾರ ಮೊಲಗಿ 
ನತ್ತಣಿಂ ಫೊಡೆಗಿಡುವೆಳಕಬಾಲೆಯೆನೆ (ರಾಮಾಶ್ವ. ೨೪-೨೩). ಕಣಿಲೆ: 
೧. ಕಣಿಲೆ ಮಾಗುಳಿ ನಾಳಿ ಕಳಿಂಗವರೆಗೊಳಿಗುಂಪಸಲೆಗಳಂ ಮೂಲಂಗಿ 
ಯಿಂಗು ಕತ್ತುರಿಬಾಳೆಯದಿಂಡಲ್ಲ ಬೆಲ್ಲವತ್ತಂ (ಶಾಸ್ತ್ರಟೀ. ೫೩-೫); 
ಗೋರಿಲ್ಲ ಕಪಿಯು ಸಹ ಸಾಮಾನ್ಯ ಸಮಯದಲ್ಲಿ ಬಿದಿರು ಕಣಿಲೆಗಳನ್ನು 
ಮುರಿದು ಜೀವಿಸುವುದು (ಬಾಲಪ್ರ. 111, ೧೭೪೦). ೨. ಎಳೆಯ 
ಕೂಸು: ಕಣಿಲೆಯ ಕೈಯಲ್ಲಿ ಕೊಟ್ಟ ಕಲ್ಲಿನಂತೆ(ಮೋಳಿಮಾ. ೫೬-೨೩೪). 
ಕಳಲ್ಕು : ೧. ಎಳೆಯ ಬಾಳೆಯ ಹೊಡೆ ಯ ಕುದಿಸಿಯೆರಡಾಗಿ 
ಸಂಬಳಿಸಿ ಕದುಕಿಜಕಿದು ಮೆಣಸುಪ್ಪುಳ್ಳಿ ಹಸಿಯಲ್ಲ ಕಳಲು ಹುಣಿಸೆಯ 
ಹಣ್ಣ ಕಲ್ಯವಂ ಮಾಡಿ (ಸೂಪಶಾ. ೪-೫೨). ಕಳಲೆ : ೧. ಇದು ಕಳಲೆ 
ಸುಗ್ಗಿ, ನಾಳೆ ಕಳಲೇ ಪಲ್ಯ ಮಾಡಿ ರೊಟ್ಟಿ ಸುಡ್ತೇನೆ (ಬೆಳುಮ. ೨೫೭). 
ಕಳಿಲು : ೧. ಕೊಳಲಾಗಬಹುದಿತ್ತು, ಕಳಿಲಿದ್ದಾಗಲೇ ಕಡಿದ ಕಾಳ 
(ಉಯ್ಯಾಲೆ. ೮೭-೪). *ೆಳಿಲೆ ; ೧. ಕಳಿಲೆಯ ನಖದಲಿ ಚಿವುಟಿಲಹುದು 
ಮುಂದೆ ಲಳಿಗೆ ಕೂರುಗುರಿಗಂಜುವುದೇ (ಮೋಹತಃ ೧೧-೧೩). 
[ದೇ. ॥ ತಮಿ. ಕಚಿಕ್ಕಿ; ಮಲ. ಕಯರ್‌ ; ತುಳು. ಕಣಿಲೆ; 
ಪರ್ಜಿ. ಕಳೀರ. / ಪ್ರಾ. ಕಂಲ್ಲ] 


(ಕವಿರಾ. ೨-೧೨೯). 


ಕಟಕವಣ್‌ 


ಕಲಟಕಿವಣ್‌, ಕಳಿವಣ್‌, ಕಳಿವಣ್ಣು (ನಾ). ೧. ಚೆನ್ನಾಗಿ ಮಾಗಿದ 
ಹೆಣ್ಣು ; ಪಕ್ಟಫಲ : ಗಿಳಿನಿಂಡುಗಳ್‌ ಕಟವಣ್ಣಳಂ ಕರ್ದುಂಕೆ (ದಶಕು. 
೬-೨೫ ವ). ೨. ಇಳಿದು ಹೋದ ಹಣ್ಣು ; ಕೊಳೆಯುವ ಸ್ಥಿತಿಗೆ 
ಬಂದ ಹಣ್ಣು : ಫಳವೆಂದುಂ ಕಲಿಸ ವನಣ್ಗಳಾಗವಲರೆಂದುಂ ಬೀಯವು 
(ಜಗವಿ. ೨-೧೬). ಕಳೆವಣ್‌ : ೧. ಕಳಿವಣ್ಣಳ ತಿನತೊಡಗಿದರು(ಮೋಹತ. 
೧೯-೫೪); ಆವಗಂ ಕಳಿನಣ್ಗಳಿಂ ಕಣ್ಗೊಳಿಸ ಪಣ್ಮರೆಂಗಳಿಂ (ಅದ್ಭುತ. 
೧-೧). ಕಳೆವಣ್ಣು : ೧. ಕಟ್ಟಿದಿರ ಕಳೆನಣ್ಣುಗಳ ಕಡಲಿಟ್ಟು ಸುರಿವ 
ಸುಧಾರಸದ ಹೊಂಗಟ್ಟುಗಳ ಫಲಭೂಜರಾಜಿಯ ಕಿತ್ತನಾ ಹನುಮ 
(ತೊರರಾ. ೫-೪-೫); ಪೊಳೆವ ಪೊಂಬಾಳೆಯ ಕಂಬ ಚೌದೆಸೆಯೊಳು 
ಕಳಿವಣ್ಣು ಸಹಿತೊಪ್ಪುತಿರಲು (ಕಂನವಿ. ೨೦-೩೧). 
(ಕಟ್ಟಿ + ಪಣ] 
ಕಲವದೆ, ಕಳಿವದ (ನಾ). ೧. ಇಳಿಮೊಗದ ಸ್ಥಿತಿ; ಇಳಿದು 
ಹೋದ ಸ್ಲಿತಿ: ಕಟಂುವದನಾದ ಬಾಸರ ಬಿಸಿಲ್‌ ತೆರೆಯಂತಿರೆ (ಅನಂಪು. 
೭-೬೪). ೨. ಚೆನ್ನಾಗಿ ಮಾಗಿದ ಸ್ಥಿತಿ; ಕಳಿತಸ್ಥಿತಿ : ಕಟಿ ವದನಾದ 
ಮಚ್ಚು... ಬೇಟದಿಂ ಪಟ್‌ದಟನಣ್ಣಿ ನೊಳ್‌ ತೊಡರ್ದು ನೇಲ್ವವನೆಗ್ಗಿನ 
ಸುಗ್ಗಿಯಲ್ಲನೇ (ಸೂಕ್ತಿಸು. ೮-೩೯೪). ಕಳಿವದ : ೨. ಜಗುಳ್ಳು ತಾವೇ 
ಬೀಳ್ವ ಕಳಿವದದ ಪಣ್ಣಳಿಂ (ಪದ್ಮರಾ. ೮-೩೫); ಕಳಿವದದಲೊಡೆದಿರ್ದ 
ಪಣ್ಗಳ ತಿಳಿರಸದೊಳೊಡಗೂಡಿ ಭೋರೆಂದುಲಿವ ನಿರ್ರುರವಾಹಿನೀ 
ತೀರದ ವನಂಗಳನು (ಉತ್ತರಾ. ೧೧-೨೫). 
[ಕಲ್ಯ 4 ಪದ್ಮ] 
ಕಟಕಿವು, ಕಳವು (ನಾ). ೧: ಸಾವು; ನಾಶ; ಅಂತ್ಯ: ಕಟವುಆವುಂ 
ಕಾಫುಂ ಮೇಪುಂ ತೋಡಾಂ ಬೀಡುಂ (ಪಂಪಭಾ. ೫-೪೩ ವ) ; ಉಟ'ವು, 
ಕಟಾವು ಎಂಬಿವು ಭಾವವಾಚಿಗಳ್‌ (ಶಮದ. ಪರಿ. ೧). ೨. ಸೋಲು; 
ಪರಾಭವ : ಪರಶುರಾಮನಿನಾ ರಘುರಾಮನಿಂ ಸರಿತ್ರತಿ ಕುವರಂಕ 
ರಾಮನಿನಡೇಂ ಕಲಿವಾದುದೊ ಮೂಲ ಸೂಟಕೊಳೆಂ (ಗದಾಯು. 
೧-೨೪). ಕಳೆವ: ೧. ನದೀಸುತನಳಿವಿನಲಿ ಗುರು ಕರ್ಣ ಶಲ್ಕರ 
ಕಳಿವಿನಲಿ ಕಟ್ಟಿಳಲ ಬಹಳಾ ಭ್ಯಾಸಿ ನೀ ನು (ಕುವ್ಯಾಶ. ೧-೫). 
೨. ವಿವೇಕದ ಕಳಿವು ಚಿತ್ತದ ಸೆಆ್‌ ದುಹಾರದೊಳಿಳಿದವಕ್ಷಿಗಳಿಂತು 
ಸೋತೆನು ತಂದೆ ಕೇಳು (ಕುವ್ಯಾಸ. ೧೨-೩೬). 
[ಕಟ್ಟಾ + -ವು] 
ಕಲವೂ (ನಾ). ಬಾಡಿದ ಹೊ; ಬಾಡಿ ಕಳಲಾದ ಹೂ : ಪೂಮರದಿಂ 
ಕಟುವೂಗಳತ್ತ ಮಿತ್ತಂ ಕವಿದಲ್ಲಿ ಮೆಲ್ಲನುಗೆ (ಅದಿಪು. ೧-೬೧); ಕಣ್ಣ 
ನಿವಟ್‌ಯಂ ಕಜಕಿವಂತಿರೆ ಕಲಿತಿವೂಗಳಿನುಜಕಿ ಬೀತುವು(ಜಗವಿ. ೪-೫); 
ಇನಿಯಳ್‌ ಪೋದ ಬಟೀಕೈಮೆನ್ನಿರವು °«»- ಸುಗಂಧಪೋದ ಕಟ್‌ವೂ 
ವಿರ್ಪಂತೆ (ಅನಂಪು. ೧೨-೨೪) ; ಕಟ್‌ವೂವನುಟ್‌ವ ತುಂಬಿವೊಲಳಿ 
ಕುಂತಳೆ ಪೊಜಗೆ ನೂಂಕಿ ಕಳೆದಳ್‌ (ದಶಕು. ೮-೮೬); ಒಳ್ವಾಸಿಗಂ 
ಕಟಾವೂದಾಳ್ಳಿ ಕಲ್ಲು ಬೀಟಕಿಯುಡೆನೂಲ್‌ ಪರ್ಚ್ಟೊಂದೆ ಪೊನ್ನೇವುರಂ 
ಕಳನಾದಂಗೊಳೆ ಪೊಂಗಿ ಸಿಂಗರವುಯಿಲ್ಲೊಂಡೊಂದುವೇಂ ಗಲ್ಲಮಂ 
(ಅಪ್ರತಿ. ೧೭-೨೧). (ಕಟ್‌, * ಫ್ಲೂ) 
ಕಲವೊಡಲ್‌ (ನಾ). ಸಾಯುವ ದೇಹೆ; ಬಿದ್ದುಹೋಗುವ 
ಶರೀರ: ಕೆಂಬಲ್ಲನೊಸೆದು ರಸದಾಳಿಂಬದ ಬಿತ್ತೆಂದು ಪೊಗಲ್ವ 
ಕವಿಗಳ ಮಾತಂ ನಂಬಿದೆನಲ್ಲಡೊಡೇಂ ಗಡ ತಿಂಬುಡೆ ಕಟಿ ವೊಡಲೊಳೆಟಗಿ 
ಖಳಕಾಲ ಶುಕಂ (ಕಾವ್ಯಸಾ. ೧೧೩೬). 
[ಕಟ + ಒಡಲ್‌] 
ಕಟುಪು "ಕಟೀಾಪ್ರು' ನೋ. 
ಕಣಕ್ಕೆ "ಕಟ್ಟು' ನೋ. 


೧೬೬೯ 


15 


೩೦ 


03 


95 


40 


45 


ಕಯ್ಸೊಲೆ 


ಕಟಕ್ಕಿ, ಕಳ್ಳೆ (ನಾ). ೧. ಬಿದಿರಿನ ಕೊಳವೆ; ಕೊಳಲಿನಂತಿರುವ 
ಒಂದು ವಾದ್ಯ. ೨. ವೀಣೆಯ ಒಂದು ಭಾಗ (?) : ತನ್ನೆಡಗೈಯನೆ 
ನೇತ್ರವಟ್ಟಿಗೆಯೊಳ್‌ ಪುಗಿಸಿ ನಿರಂತರಂ ಕಟ್‌ಯ ನೇಣನಣಂ 
ಬಲಿದೊತ್ತಿ ಹಸ್ತದೊಳ್‌' (ಧರ್ಮಷು. ೨-೨೧); ಸುಘೋ ಷೆಯೆಂಬ 
ಪೀಣೆಯಂ ಕೊಂಡು ಕಟಕಯನಳನಡಿಸಿ ತಂತ್ರಿಯಂ ಸುತಂತ್ರಂ 
ಮಾಡಿ ಠನಣೆಯೆಂಬ ಪವಣಆಕಿದು ಪೊಯ್ದು (ಮಹಾನೇ. ೫-೧೪ ವ); 
ಕಟಕ ಯಂ ನೂಂಕಿ ಸಮಾನದಂಡಿಗೆಗಳಂ ಪೊಯ್ದು.. ಬೀಣೆಯನೊಲ್ಹು 
ಬಾಜಿಸಿದಳ್‌' (ಬಾಧಪು. ೬-೮೬). ಕಳ್ಳೆ: ೧. ಇನ್ತೀ ದಣ್ಣದೊಳಂ ಕನರ್ತೈ 
ಯೊಳ ಪುತ್ರಿಕದ್ರವ್ಯದ ದಶವಂದದೊಳಂ ಪುಟ್ಟದ ದ್ರವೃಮುಮಂ ಕಳೆ 
ಮದ್ದಳೆಯ ಪಣಮುಂ ಜೇಯಿಂಗೆಆಕಿಗೆ (ಎಇ. xx, ೬-೪೧; 1012). 

(ದೇ. 1 ತಮಿ, ಕಟ್ಸ್‌ ; ಮಲ. ಕಲ) 

ಕಬ್ಬನೆ, ಕಕ್ಕನೆ, ಕಳ್ಳನ ಗಕ್ಕನೆ , ಗಟ್ಬನೆ (ಅ). ಒಮ್ಮೆಲೆ; 
ಇದ್ದಕ್ಕಿದ್ದಂತೆ; ಚಕ್ಕನೆ; ಒಮ್ಮಿಂದೊಮ್ಮೆಲೆ; ಆಕಸ್ಮಿಕವಾಗಿ : 
“ಕಟ್ಟನೆ ಆಕಸ್ಮಿಕಂ?' (ಶಮದ. ಪರಿ. ೧); “ಪವ್ವನೆಂದು ಕಟ್ಟನೆಯೆ 
ನುತ್ತೀ ಪರಿಯೊಳುಸಿರೆ... ಅಕ್ಕುಮಾಕಸ್ಮಿಕಮುಂ? (ಕವಿಕಂ. 
೧೩೩) ; ಆ ಪೊಲೆಯನ ಬಾಯ ತುದಿನಾಲಗೆಯೊಳ್‌ ಕಟ್ಟಿನೆ ಉಜದೆ 
ಶ್ರೀ ರಾಮಧ್ಯಾನಂ. . . ನೆಗಲ್ಲುದು (ರಾಮಾಶ್ವ. ೮೦-೧). ಕಳ್ಳೆನೆ: 
ಸಿದ್ಧಸಾಧಕರ ತಂಡ ಕಕ್ಕನೆ ಕಂಡು ಕೌತುಕಂಗೊಂಡು (ಮದೇಪಷು. 
೩೧-೧೫). ಕಳ್ಳೆನೆ: ಗಿಳಿ ಕಂಡೊಜಲ್ಹು ಬಂದಾ ಕಯ್ಯ ತೆನೆಗೆಜಗೆ 
ಮಾನಸವರಲ್ಲು ಕಳ್ಳನೆ ವಿಡಿದು ಕುಟುಕನೀವುತೆ ಬಿನದಿಸುತ್ತೆಸೆದಳು 

ಅನೆದಲೆಯ ನೆತ್ತರ್ಪದಿದೆ ಮುತ್ತಂ ದಾಳಿಂಬ 
ಬೀಜಂಗೆತ್ತೆ ತ್ತಿ ಕಳ್ಳನೆ ಮುಕ್ಕಲೊಡನೆ ಪಲ್ಗಳ್‌ ಮುಕ್ಳುವೋಗೆ 
(ರಾಜಶೇ. ೫-೫೫ನ). ಗಳ್ಳನೆ: ಶೋಣಿತಪುರಕೆ ಗಕ್ಕನೆ ಬಂದು 
(ಮೋಹತ. ೩೧-೩೦) ; ದೂಳಿಗೋಟಿಯ ಗಕ್ಕನೆ ಕೊಂಡರು (ಕಂನವಿ, 
೧೧-೫) ; ನಕ್ಕಾಡರೆ ನಿನ್ನ ಸರಿಯರ ಮಕ್ಕಳು ಗಕ್ಕನೆ ಬಾರೆಂಬಳರಸ 
(ಚಂಪ್ರಸಾಂ. ೧೦-೧೧೬) ; ಅಕ್ಯಾನ ನೆನೆದರೆ ಗಕ್ಕನೆ ಪದ ಬರಲಿ 
(ಹಳ್ಳಿ ಬಾ. ೧೦). ಗಲ್ಕುನೆ: ಗಟನೆ ಕೊಳೆ ಕಡುಗಂಪಿನೊಳಟ್ಚಿಮೆ 
ಗೊಳಗಪ್ಪೆವೆಂದು ಮಧುಪಂಗಳ್‌ (ಆದಿಪು. ೧೧-೧೧೯) ; ಬಾಯೊಳಿಡದ 
ಮೊಸಜನವಳ ಮೊಗದೊಳ್‌ ಮುಕ್ಕುಳಿಸೆ ಕಣ್ಮುಚ್ಚುವುದುಂ ಗಟ್ಟ ನೆ 
ತಟಸ್ವಿಗೆಯ್ದು (ಚಿ ಕ ವಂ. ೬೯-೧೫) ; ಭಯತ್ರಸ್ತಿಯಪ್ಪ ಹದಿಬದೆಯ 
ಬಸಿಆಸಿಂ ಗಟ್ಟಿನೆ ಗರ್ಭಂ ಸೋರ್ದು (ರಾಮಾಶ್ವ. ೬೫-೧). [2] 

ಕಯ್ಯಿ (ಕ್ರಿ). ಹೆದರು; ಭಯಪಡು (?) : ಅಟುಗಿ ವೆಳಿಯಂವ್ಟಿನೆಜಗಿ 
ಕಟ್ಕದೆ ತಳ್ತು ಮಜುವಕ್ಕಮಾದ ನೃಪರ್ಕ್ಯಳನ್‌ (ಎಕ ೪೫1, ಸೊರಬ, 
೨೨-೯ ; 800). [2] 

ಕಲ್ಕುಡಾಗು (ಕ್ರಿ). (2): ಪಿರಿಯಾನ್ನಣ್ಣಾನ್ವರೆಡೊನ್‌ ಅವ ೫೫ ೫% 
ಕಲ್ಲುಡಾದೊಂಗಂ ಅದುವೆ (ಎಕ. ೫1೪, ತಿರುಮ. ೨೫೨-೧೦; ?). (1) 

ಕಬಕ್ತಿ (ನಾ). ಹೆದರಿಕೆ(?): ಅಟಕ್ಕಿ, ಬಿಟಕ್ಕಿ, ಕಟಕ್ಕಿ, ಎಲೈ 
(ಶಬ್ದಾನು. ೧೪೦ ವ್ಯಾಖ್ಯಾ). [<ಕಟ್ಟು] 


(ಪದ್ಮರಾ. ೮-೧೬); 


| ಕಲ್ಲನೆ "ಕರ್ಗನೆ' ನೋ. 


ಕೆಬ್ಲು, "ಕರ್ಗು' ನೋ. 

ಕಲ್ಲು (ನಾ). ಕಪ್ಪು; ಕಂದುಬಣ್ಣ."ಕಟ್ಲನೆ? ಪರಾ. [ಆ ಕರ್ಗು) 

ಕಟಕ್ಲೊಲೆ, ಕಗ್ಗೊಲೆ, ಕಳ್ಗೊಲೆ (ನಾ). ೧. ಭೀಕರವಾದ ಕೊಲೆ; 
ಭಯಂಕರ ಕೊಲೆ; ಕ್ರೂರವಾದ ಕೊಲೆ. "ಕಟಿಕ್ಲೊಲೆಗೊರ್ಳ' 
ಪರಾ. ಕಗ್ಗೊಲೆ: ೧. ತಳಿತ ಮಅನೆಯ ಪಾಳೆಯದ ಕಗ್ಗೊಲೆಗೆ 
ಕನಿವ ಗುರೂಪದೇಶ ಶಾವಳಿಯವೊಲು (ಕು ವ್ಯಾದ್ರೊ ೋ. ೧೭-೧೨); 
ಪಾಂಡವ ಸೇನೆಯನು ಕಗ್ಗೊಲೆಯೊಳಗೆ ಕೊಲಲೇನು (ಕುವ್ಯಾಗ. ೯-೭) ; 


ಕಲಕ್ಲೊಲೆಗೊಳ್‌ 


ಆ ಚೋರಂ ಕಗ್ಗೊಲೆಯಿಂ ತಂದಪೆನರ್ಥ ಮನೆನುತ (ಜಯಕಾ. 
ಇನೆ ಬಂದೆವು ಕಗ್ಗೊಲೆಗೆಚ್ಚೆರಿನೊಳಗಿದಿರಾಗೆಂದರಿಗಳ್ಗೆ 
ಮುದದಿಂದ ದೊತರನಟ್ಟ (ಕಂನವಿ. ೧೫-೨೨). ೨. ತಾಳಲಾಗದ 
ಹಿಂಸೆ ಪೀಡೆ: ಕುಸುಮಾಯುಧನ ಕಗ್ಗೊಲೆಯ ಕಳಚುವುಪಾಯ 
ವನು ನೀ ಬಲ್ಲೆ (ಕುವ್ಯಾಆ. ೯-೩೨); ಕಗ್ಗೊಲೆಯ ಕಾಮನ ಕೈಮೆಯನು 
ಕಳಲಿಸು ಕಬಾೂಕ್ಷದ ಕರುಣ ಭಾವದಲಿ (ತೊರರಾ, ೩-೪-೧೭); 
ಹಾಡು ಹಗಲಲ್ಲೆ ಕಗ್ಗೊಲೆ (ನಡೆದಾ. 1, ೩೭೭). ಕ ಳ್ಗೊ ಲೆ: 
೧. "ಕಳ್ಗೊಲೆಗೊಳ್ಳು', "ಕಳ್ಗೊಲೆಪೊಯ್‌' ಪರಾ. 
[< ಕಡಿದು + ಕೊಲೆ] 
ಕಯ್ಗೊಲೆಗೊಳ್‌, ಕಳ್ಗೊಲೆಗೊಳ್ಳು (ಕ್ರಿ). ಸಾಮೂಹಿಕ ಕೊಲೆ 
ಮಾಡು; ಕಗ್ಗೊಲೆಮಾಡು: ಇಂತಿವರ್‌ ಕಲಟ್ಕೊಲೆಗೊಳ್ತಿನಂ 
ಕೋಂಟಿ ಕಟಿದುಮಗಟಸಿದುಮಾದುದಲಆಂ ಬೆದಜುವ (ಚಿಕವಿ. ೨-೪೪). 
ಕಳ್ಳೊಲೆಗೊಳ್ಳು: ಆ ಕೋಣೆಗೆ... ಲಗ್ಗೆಯೇರುವುದಾಗಲಿ, 
ಕಳ್ಳೊಲೆಗೊೊಳ್ಳು ವುದಾಗಲಿ : ಪ್ರಥಮತಃ ಆಗದು (ಬಿಟ್ಟಅ. ೪೫-೧). 
[ಕೊಲೆ 4 ಕೊಳ್‌] 


೧೩-೩೯) ; 


೧೬೭೦ 


10 


ಕಲಿಸು (ಕ್ರಿ). ತೊಳೆಯಿಸು : ಸೋಮಸಿಂಘ ಭಳಾರರ ಕಾಲಂ ಕಲಿಸಿ |. 


(ಸೌಇಇ. 1-1 ೮೦-೨೫ ; 1018). [ಕಟ್ಟು * -ಇಸ್ಕು] 
ಕರ್ಚು, ಕಳ್ಳು (ಕ್ರಿ). ತೊಳೆ; ನೀರು ಹಾಕಿ 
ಸ್ವಚ್ಛಮಾಡು ; ಪ್ರಕ್ಷಾಲಿಸು: ಇಲ್ಮಾವ್ಟೊ(ರ್ವ್ವ)ರುಂ ಕಾಲಂ ಕಟ್ಟಿ 
(we. Xi, ೨೧೯-೭೦ ; 814); ಮಹಾಜನ(ಆ)ಐವ[ದಿ]ನ್ಪ x[ಕಾ]vo 
ಕಲಸಿ (ಸೌಇಇ. X1-i, ೧೩-೧೧ ; 869); ಕೂಚಿಭಟ್ಟಾರರ ಕಾಲ ಕಲ್ಸಿ 
ಧಾರೆಯನೆಜಕೆದು (ಎಕ. 1೪, ಚಾಮರಾ. ೧೮-೧೬ ; ಸು. 1000 ?). 
ಕಚ್ಚು: ದೇವಸಿಂಗಜಿಯರ ಪದಯುಗ್ಮಮಂ ಪಡೆದು ಕಚ್ಚಿ ದರರ್ತ್ಮಿಯೆ 
ಫುಣ್ಯಮೂರ್ತಿಗಳ್‌ (ಸೌಇಇ. ೫2೦, ೪೮-೫೮ ; 10767); ಕನಕಸೇನ 
ಭಟ್ಟಾರಕ ದೇವರ ಕಾಲಂ ಕಚ್ಚಿ ಧಾರಾಪೂರ್ವಕಂ ಮಾಡಿ (ಕಇಆ. 
1087); ತ್ರಿಭುವನ ಸಿಂಗಿ ಪಂಡಿತರ ಕಾಲಂ ಕಚ್ಚಿ 
(ಎಇ. ೫1೫, ೧೯೨-೨೭; 1121). ಕರ್ಚು] : ಮೆಯ್ಯ ಮಳಮೆಲ್ಲಮಂ 
ಕರ್ಚಿ ಕಳೆದು (ವಡ್ಡಾರಾ. ೧೧೭-೭) ; ಪುಳಿಯೊಳ್‌ ಕರ್ಚಿದ ಬಾಳ ಬಣ್ಣ 
ಮನೆ ಪೋಲ್ವಾ ಕಾಶಂ (ಪಂಪಭಾ. ೭-೭೧); ತನ್ನ ಮೆಯ್ಕೊಳ್‌ ಕೆನ್ನೈಸಿದ 
ಕೆನ್ನೆತ್ತರಂ ಕರ್ಚಿ ಕಳೆದು (ಗದಾಯು. ೬-೧೩ ವ); ಸಮಚಿತ್ತಮೆಂಬ 
ಜಲದಿಂ ಸಮಸ್ತ ದುರಿತಾಘಪಂಕಮಂ ಕರ್ಚದೆ ವಿಕ್ರಮದಿಂ ತೊಳೆವಡೆ 
(ಪರಮಾ.೬೨-೧೧೨). ಕಳ್ಳು: ಇಂದ್ರಶಕ್ತಿ ಪಂಡಿತದೇವರ ಕಾಲಂ ಕಳ್ಳಿ 
ಧಾರಾಪೂರ್ವಕಂ ಮಾಡಿ (ಸೌಇಇ, IX-i, ೨೭೯-೨೧; 1186). 
(ಡೀ. 1 ತನಿ. ಕಲುವು; ಮಲ. ಕಟುಕು; ಕೊಡ. ಕತ್ತ್‌ ; 
ತೆಲು. ಕಡುಗು, ಕಡು, ಕಡುವು; ಮಲೊ. ಕಜೆ] 
ಕಲಸ್ಸಾತೆ (ನಾ). ಒಬ್ಬಾತನ ಹೆಸರು: ಕಮಣ್ಮಲಿಯ ಪೇರಮರಸರು 
» * « ಪಸುಂಗಾಯ ಕಲ್ಮಾತರು ಬಿರೆದರುಂ ಇ ಪೊಲನಂ ನಡಯಿಸಿ 
ದೋರ್‌ (ಎಕ. ೫೪1, ಗುಬ್ಬಿ. ೭೫-೫೮ ; 753). [7] 
ಕಲ್ಲಲಿಸು, ಕತ್ತಲಿಸು, ಕರ್ತಲಿಸು, ಕಳ್ತಲಿಸು (ಕಿ). ೧. ಕತ್ತಲೆ 
ಯನ್ನು ಉಂಟುಮಾಡು; ಕತ್ತಲೆ ಕವಿಸು; ಕತ್ತಲೆಯಾಗು; 
ಕಪ್ಪಾಗು: ಕಾಯ್ದುಜುಗಲಂ ಪೇಟರ್ದ ಚೆಂದೆಂಗು ಕಟ್ಲಸುತಿರ್ಪೆಲೆ 
ವಳ್ಳಿ (ಆದಿಪು. ೧-೬೭) ; ಚಿಂತಾಸಂತಾಪದೊಳ್‌ ದಿಗಂತಮೆಲ್ಲಂ ಕೆಟ್ಟ ಲಿಸಿ 
ದುದೆಂಬಂತೆ ಕಟಲೆ ಕವಿಯೆ (ಉದಂಉ. ೩೪೮) ; ಕಲ್ಮಿ ಲಿಸುವ ರಾತ್ರಿ 
ಯೊಳ್‌ ಕಾಣ್ಟ ಗೂಗೆಗಳಂತೆ (ವರ್ಧಘು. ೧೧-೧೯ ವ); ರಸೆಯುಂ 
ದೆಸೆಯುಂ ನೆಗಳ್ಲಾಗಸಮುಂ ಕಲ್ಹಲಿಸೆ (ಕುಸುಮಾ. ೪-೩೨); 
ಪಸುರ್ಗಪ್ಪಿಂ ಸುತ್ತಲುಂ ಕಟ್ತಿಲಿಪ ಸಸಲೆ (ಫುಷ್ಪಫು. ೩-೭೬). 


೪೧-೫೮-೧೮; 


20 


23 


30 


40 


45 


ಕಟ್ಟಲೆವಂಕಿ 


೨. ಕಾಣದಂತೆ ಮಾಡು; ಕುರುಡಾಗಿಸು : ಕಟ್ತಲಿಪೆನ್‌ ನಾನ್‌ 
ಕಾಣ್ಬ ಕಣ್ಣನ್‌ (ಅಶ್ವತ್ಥಾ. ೪೭೨). ಕತ್ತಲಿಸು : ೧, ತುರುಗಿ ಕಟಲ್ಲು 
ಕತ್ತಲಿಪ ಚೂತ ಕುಜಂಗಳೊಳ್‌ (ಎಇ. 20117, ೩೩೧-೨೮; 929); 
ಕತ್ತಲಿಪುದು ಪುದಿದೇಲಾಲತಾನನಪ್ರ್ರೋದ್ಯಾನಂ (ಕಾದಂಪೂ. ೯೮); 
ಪಾಪಿಯ ಮುಖದಂತೆ ಕತ್ತಲಿಪ ಕೊಳಂಗಳಿಂ (ಧರ್ಮಾಮೃ. ೩-೫೩); 
ತಳಿತ ಬೆಳುಗೊಡೆಗಳಲಿದೆಸೆ ಕತ್ತಲಿಸೆ (ಕುವ್ಯಾದ್ರೋ. ೧೧-೫); ಎತ್ತಿ ಬಹ 
ಸತ್ತಿಗೆಯ ಮೊತ್ತಂಗಳಿತ್ತಲುಂ ಕತ್ತಲಿಸೆ (ಜೈಮಿಭಾ. ೪-೧೯). 
ಕರ್ತ್ತ್ರಲಿಸು: ೧. ಕೌಂಗು ತೆಂಗು ಕದಳೀ ಪನಸಾಮ್ರ ಜಂಬೂ 
ದ್ರುಮಾದಿ ನಂದನಂಗಳಿಂ ಕರ್ತ್ರಲಿಪ ನಾಗವಲ್ಲೀವನಂಗಳಿಂ (ಎಕ. ೪111, 
ಸೊರಬ. ೧೩೮-೧೦ ; ಸು. 1145). ಕಳ್ತಲಿಸು : ೧. ಕಳ್ತಲಿಸುವ ಮೆಳೆ 
ಯೊಳಗಂ ಪೊಕ್ಳು (ಗರಿಕ. ೧-೧೨೭), ಗಭೀರಮಾಗಿ ಕಳ್ತಲಿಸಿದ 
ತಮಾಲದ ತರುಗಳ ತಣ್ಣೆಳಲು (ಪದ್ಮರಾ. ೮-೨೭). 
[ಕಟ್ಟಲೆ + -ಇಸ್ಕು] 

ಕಬ್ಬಲೆ, ಕತ್ತಲು, ಕತ್ತಲೆ, ಕರ್ತಲೆ, ಕಳ್ತಲ್‌, ಕಳ್ತಲೆ (ನಾ). 
ಮಬ್ಬು; ಅಂಧಕಾರ; ತಿಮಿರ: "ಕಟ್ಟಲೆ - ಮರ್ವು(ಮರುವು) ” 
(ಶಮದ. ಪರಿ, ೧); “ಕಟ್ಟಲೆ ತಿಮಿರಂ೨ (ಕರ್ಣಾನಿ. ೧೨); ನಿನಗೆ 
ಪಗಲೊಳೇಂ ಕಟ್ಟಲೆಯೇ' (ಪಂಪಭಾ. ೧೨-೧೪೩) ; ಒಳಗೆ ಬೆಳಗು 
ಪೊಟಗೆ ಕಟ್ಟಲೆ (ಭಾಷಾಭೂ. ೫೯ ಉದಾ); ಕಲ್ಲಲೆಯೊಳಾಕೆ ಭಯಾ 
ಕುಳೆಯಾಗಿ ದೂರಂ ಪೋಗೆಲಣ್ಮದೆ (ಪಂಚತಂ. ೧೫೫-೭) ; ಪಶ್ಚಿಮ 
ದಿಗ್ದಿಭಾಗದತ್ತೋಡುವದೊಂದು ಕಲ್ತಲೆಯ ಹಾದಿವೊಲಿರ್ದುುದು 
ವಿಂಧ್ಯಪರ್ವತಂ (ಸೂಕ್ತಿಸು. ೩-೩). ಕತ್ತಲು: ಬುವಿಬಾನಂತರವೆಲ್ಲವ 
ಕತ್ತಲು ತುಂಬಿರಲು (ಗಣೇಶ. ೨೮-೧). ಕತ್ತಲೈ: ಹೃದಯದೊಳೊದ 
ವಿದ ಕತ್ತಲೆ ಚೆದಜುವಿನಂ (ಕಾದಂಪೂ. ೩೫೬); ಜ್ಯೋತಿಯೊಡನಾಡಿದ 
ಕತ್ತಲೆ ಕೆಟ್ಟ ಕೇಡ ನೋಡಿರೆಯ್ಯಾ (ಮಹಾದೇ. ಕ. ೬೨-೧೬೫) ; ಮಿಂಚು 
ಬುಳುವಿಗೆ ಸೋಲುವುದೆ ಕತ್ತಲೆಯ ಕಟಕವು (ಕುವ್ಯಾದ್ರೋ. ೧-3೯). 
ಕರ್ತಲೆ: ಭಾನೂದಯಜೊಳ್ಳರ್ತ್ತಲೆಯನ್ತಿರೆ ರಿಪುಗಳ್ಳರ್ತಲೆವೆಸರಾದು 
ದಾತನೊಕ್ಕಲ್ವೆಸರುಂ (Amu. XTi, ಇ೫-೫; 960) ; ಹೃದಯ 
ಮೆಲ್ಲಮನೆಯ್ದೆ . ಮೊಲಗರ್ತಲೆ ತೀವಿರೆ ಮುಂದುಗಾಣದೆ (ಸಮಪ. 
೧೫-೧೦೫); ಎತ್ತೆತ್ತಲುಂ ಕತ್ತಲೆಗಳಿಟ್ಟಿಣಿಸಿವೆ (ಜೈ ಮಿ ಭಾ. ೪-೧೦). 
ಕಳ್ತೈಲ್‌ : ನೆಳಲ ಕಳ್ತಲಿಂ ಕರ್ಪುಗೊಂಡಿಹುದಿರ್ಪುಗೊಂಡ ಸೂರ್ಯಾ 
ತಪಂ (ಶ್ರೀರಾಮಾ, ೧೩೨-೨೦೮). ಕಳ್ತಲೆ; ಮರವಾಯ್ಡು ಕೊರ್ಬಿ 
ಬೆಳೆದ ಬಳ್ಳಿ ಬಿದಿರ್ಗಳ ನೆರವಿಂದ ಕಳ್ತಲೆ ರವಿಗೆ ಬಿರಿದಿಕ್ಕಿ ಬಿಂಕದಿಂದಾ 
ಬಿಂಜದಡವಿಯೊಳ್ಬರಿದಿರ್ಪುದದು ದೆಸೆದೆಸೆಗೆ (ಕುರಾಸಾಂ. ೪-೩); 
ಸುಲಭದಿಂ ಕಳ್ತಲೆಯು ಜಾರಿ ಚಿತ್ತಕೆ ನಲವ ತೋಣುವುದು (ನೆಂಕಾರಾ, 

[ದೇ ॥ ತುಳು, ಕತ್ತಲೆ] 

ಕಬ್ರಲೆವಗೆಯ (ನಾ). ೧. ಸೂರ್ಯ: *ಕಟ್ಪಲೆವಗೆಯಂ ಭಾಸ್ಕರಂ? 
(ಕರ್ಣಾನಿ. ೧೨). ೨. ಕತ್ತಲೆಯ ವೈರಿ; ಚಂದ್ರ (ಕ). 

[ಕಟ್ಟಲೆ + ಪಗೈೆ * -ಅ,] 

ಕಳಲ್ತಲೆವಣಿ, ಕತ್ತಲೆವಣಿ (ನಾ). ಕತ್ತಲೆಯ ರತ್ನ; ಚಂದ್ರ: 
*ಚಳಿಗದಿರಂ ಕಟ್ಲಲೆವಣಿ. . . ಮಂಜುಗೈ ಯಂ ಚಂದ್ರಂ” 
(ಕವಿಕಂ.೪೩). ಕತ್ತಲೆವಣಿ: “ಚಂದ್ರ ಚಳಿಗದಿರ ಕತ್ತಲೆವಣಿಯೆ ಶಶಿಯ 
ನಾಮಂ% (ಕಬ್ಬಿಕೈ. ೪೩). "ದಿನಮಣಿ? ಪರಾ. [ಕಟ್ಟಲೆ * ಮಣಿ) 

ಕಲ್ಬಲೆವಖ (ನಾ). ಕತ್ತಲೆಯ ಮರಿ; ಕತ್ತಲೆಯ ಸಂತಾನ: 
ಮಿಸುಗುವ ಕಟ ಲೆವಟಿಗಳೊಳಸವಸದಿಂ ಶಶಿಮರೀಚಿಗಳ್‌ ಪೊಣರ್ವ 
ವೊಲಂದೆಸೆದುವು ಮಲಯಜಸಾರಮನಸಿಯಳ ಕಚಕಿಕ್ಕುವಳ ನಖರ 
ಚ್ಛವಿಗಳ್‌ (ಉದ್ಭಟ. ೮-೧೯). [ಕಟ್ಟಲೆ + ಮಣಕ] 


೫-೨-೧೨). 


ಕಲ್ತಲೆನಿಡು ೧೬೭೧ ಕೇಯ್ವಾಪ್ಪರ್ವತ 


ಕಲ್ತಲೆನಿಡು (ಕ್ರಿ). ಕತ್ತಲೆಯನ್ನು ಉಂಟುಮಾಡು,--ಕವಿಸು: 


ಕಬ್ಬಲೆನಿಡುವ ತಮಾಲಂಗಳೊಳ್‌ (ಕಾದಂಉ. ೪೪೯). 
[ಕಟ್ಟಲೆ + ಬಿಡ್ಕು) 


ಕಟ್ಟು, ಕತ್ತ್ಯು (ನಾ). ೧. ಕೊರಳು; ಕುತ್ತಿಗೆ; ಗೋಣು; ಕಂಠ: 


“ಕೆಟ್ಟು, ತೊಟ್ಚು, ಎಟ್ಟು, ಪೊಟ್ಟು (ಶಬ್ದಾನು. ೧೪೦ ವ್ಯಾಖ್ಯಾ). ಕತ್ತು ; 
೧. ತಮ್ಮ ಕೃತ್ಯನಲ್ಲದೆ ಮತ್ತೆ ಬಂದಡೆ ಕತ್ತ ಹಿಡಿದು ನೂಕುವರುಂಟು 
(ಏಲೇಶ್ವ. ೬೩); ತನ್ನಯ ಕತ್ತಿಗೊಡ್ಡಿದ ಕದನದಿರವನು ಹೇಳಲೇನು 
(ಮೈರಾಕಾ, ೨-೭೧) ; ಕತ್ತ ಹಿಡಿದೀಗಳೀ ಬಾಯ್ಬಡಿಕೆನಂ ನೂಂಕು 
(ಚಿಬಪು. ೩೧-೨೩). ೨. ಹೆಗಲು: “ಕತ್ತೆನಲ್ಕದು ಪೆಗಲನಾಮ? 


(ಕಶರ. ೨೧). (ದೇ. ॥ ತಮಿ. ಮಲ. ಕಟುತ್ತು] 


ಕಲತ್ತಿ, ಕತ್ತೆ, ಕರ್ತೆ, ಕಳ್ತೆ (ನಾ). ಗರ್ದಭ; ರಾಸಭ: “ನಾಳೇಯಃ 


. * ಗರ್ದಭಃ, ರಾಸಭಃ-ಈ ೫ ಕಲತ್ತಿೌ (ಹಲಾಯು. ೪೭-೧೨೫); “ಕಲಸಿ 
ಯೆನೆ ಗರ್ದಭಂ” (ಸಂಜೀವ, ೭); ಎಣ್ಬರೇಜಕಿದ ಕಟಕ್ತಿಯಂತೆ ದೆಸೆ 
ದೆಸೆಗೆ ಬೆಸೆವ ಪಚ್ಚಪಸಿಯೆಗ್ಗರುಮಂ ಕಂಡು (ಪಂಪಭಾ. ೪-೯೪ ವ); 
ಕಲ್ಪ ಯಾಗಿ ನಾಯಾಗಿ ಬಟಸಕ್ಕ ವರಾಹನಾಗಿ ಚಾಂಡಾಲವಂಶದೊಳ್‌ 
ಪುಟ್ಟುವುಜ್ಜುಗಂ ನಿಮಗಾಯ್ತೆ (ಸು ಕು ಮಾ. ೪-೩೩); ಅಂತಾ ಸಿಂಹಂ 
ಮಜುಗುತ್ತಂಬಟ್ಟು ಗೊಂಕರ ಕಲತ್ತಿ ಯಂ ಬಯಸಿ (ಪಂಚತಂ. 
೨೮೨-೧೯) ; ಎಮಗೆ ವಿಶೇಷದಿಂದಿರ್ದು ಕಾಣ್ಬ ಸಗ್ಗದಿಂ ಕಟಕ್ತಿಯಿಂ 


ಬ 
ಸತ್ತು ಕಾಣ್ಣ ನರಕಮೇವುದು (ಜಗವಿ. ೪-೩೯ ವ). ಕತ್ತ: ಪಂದಿ 


ಕೆಯ್ಯಂ ಶಿಂದೊಡೆ ಕತ್ತೆಯ ಕಿನಿಯಂ ಕೊಯ್ದರೆಂಬಂತೆ (ಫರ್ಮಾನು. 
೭-೭೩) ; ಎತ್ತು ಕತ್ತೆ ಕೋಣ ಭಂಡಿ (ಕಣ. 11, ೨೧-೨೨; 1147) ; 
ಗೂಗೆಗಳಂತೆ ಪಲುಂಬಿ ಕತ್ತೆ ಗಳಂ೦ತೊಅ ಲಿ (ಬಸರ. ೮-೧೦೧); 
ತನಗಿಲ್ಲದಂಗನೆಗೆ ಕೂರ್ತ ವನಗ್ಗದ ಕತ್ತೆ[ಪಾಠಾಂ. ಟಕೆ ]ಯಲ್ಲನೇ 
(ಪಾರ್ಶ್ವಪು. ೧೦-೬೯) ; ಕತ್ತೆ ಬಲ್ಲುದೆ ಹೊತ್ತ ಕತ್ತುರಿಯ ಪರಿಮಳವ 
(ಪುರಂದ. ೧-೧೨೫-೧) ; ಕತ್ತೆ ಚಿತ್ರಗಾರನ ಮಿಂಡ (ಗಾದೆ). ಕರ್ತೆ: 
ಕಡುಪಿಲ್ಲದ ಕುದುರೆ ಗಾಡಿಯಿಲ್ಲದ ಬೆಲೆವೆಣ್‌ ನಡೆಯಿಲ್ಲದ ಕರ್ತೆ 
[ಹಾಕಾಂ. ರ್ತ] ಮನಕ್ಕೊಢಂಬಡಂ ಮಾಲ್ಕುಮರ್ತಿಯಂ ಮಾಡುಗುಮೇ 


(ಆದಿಪು. ೬-೯೬). ಕಳ್ತೆ: ಶಿನಭಕ್ತಿಯಿಲ್ಲದಾ ಕ್ಷಿತಿಸುರಂ ಶ್ರುತಿಯೆಂಬ |. 


ಪೊ ಪೊತ್ತ್ತ ಕಳ್ತಿಯೆಂದುಂ ಸ್ವಾಂದಮನನೋದಿಯೇಂ (ಪದ್ಮ ರಾ. 
೧೦-೪೪) ; ಇದಕೆ ಅಳುಹಿದದು ಕಳ್ತೆಯ « «೫ ಕರಡುಗು (ಎಕ. ೪1, 
ಶಿವಮೊ. ೪೭-೧೧; 1668 ?). 

(ದೇ, ॥ ತಮಿ. ಕತ್ತೆ, ಕಲುಡೈೆ; ಮಲ. ಕಟುದ; ಶುಳು. 
ಕೊಡ. ಕತ್ತೆ./ ಪ್ರಾ. ಗದ್ದಹ; ಸಂ. ಗರ್ದಭ] 


ಕಲಕ್ತಿಕುಟಿಗ (ನಾ). ಕತ್ತೆ ಕಾಯುವವನು: ಕಣುಕುಟಿಗಂ, ಕಟ್ಸ್‌ 


ಕುಟಿಗಂ (ಶಮದ. ೨೦೧ ಪ್ರಯೋ). [ಕಟ್‌ + -ಕುಟಿಗ,] 


ಕಟಕ್ತಿಗಿರಿ (ನಾ). ಒಂದು ಜಾತಿಯ ಔಷಧಿ ಸಸ್ಯ: ಜಲರುಹ ಕಂದಾಸ್ವಿತ 


ಮಿರುಳೆಲೆಯೊಳ್‌ ಸಲೆ ಕೆಟಕ್ತಿಗಿರಿಯ ಬೂದಿಯ ತಳಿದೂಜಲೊಳಿಂಬಿನೆ 
ಕುದಿಯಿಸೆ( ಲೋಕೋಪ.೮-೨೯);, ತವಸಿಯ ತೊವಲೊಳಗೆ ಪುನರ್ನವಿಯು 


ಮನಾ ಕಟಕ್ತಿಗಿರಿಯುಮಂ ಲೊಕ್ಕಿಯುಮಂ ಸವನಾಗಿ ಕೂಡಿಕೊಳ್ಳುದು | 


ಲನಣಸಮೇತಂ ತ್ರಿದೋಷಹರಣಂ ಪಿಂಡಂ (ಅಶ್ವಶಾ. ೭-೩೨). [?) 


ಕಲಕ್ತಿಯ, ಕತ್ತೆಯ (ನಾ). ಒಬ್ಬಾತನ ಹೆಸರು (?) : ಇದಕ್ಕೆ ಸಾಕ್ಷಿ 


ಎಎ ಆಣಗರು ಕಚಕ್ತಿಯರು ಚಂಗರಸನು (ಸೌಇಇ. 1x-i, ೪೭-೧೨ ; 
9ನೆಯ ಶತ). ಕತ್ತೆಯ : ಕತ್ತೆಯ ಐಜಿ ಸೆಬಿ[ಟ್ವಿ])ಯಮಗ ಚಂಡಯನ 
ನಿಷಿಧಿಕೆಯ ಕಲು[ಲ್ಲು] (ಇಆ. ೩11, ೧೦೧-೨ ; 12ನೆಯ ಶತ). [1] 


35 


40 


ಕಟಕ್ತಿಲೆನಾಡ (ನಾ). ಒಂದು ಊರಿನ ಹೆಸರು: ತೆಂಕಣ ಭಾಗಂ 
ಕಟಕ್ತಿಲೆವಾಡದ ಪೊಲಂ ಪಡುವಣ ಭಾಗಂ ಪಳ್ಳೆಂ (ಸೌಇಇ. 21-೬1, 
೪೮-೧೨ ; 1002). [2] 

ಹಿ ಕಟಿೂಂಗಳ್‌ "ಕರ್ದಿಂಗಳ್‌? ನೋ. 

ಕಬ್ಬ (ನಾ). - ಕಲ್ಪ. "ಕಟ್ಟಳುಜಾತ' ಪರಾ. 

[ಆ ಸಂ. ಕಲ್ಪ) 

ಕಬ್ರಿಕುಜಾತ (ನಾ). ಕಲ್ಪವೃಕ್ಷ: ನಾಯಕರ್ಬ್ಸಾವಿಸಲ್ಮನೆಯೊಳು 

ಕಲ್ಪಿ ಕುಜಾತದನ್ನೆ ಕುಡಲುಂ (ಸೌಇಇ. xx, ೧೬೯-೩೮; ?). 
[ಕಟ್ಟ * ಕುಜಾತ] 

ಕೆಬ್ಬಿಭೂಜ (ನಾ).- ಕಲ್ಪಿಕುಜಾತ: ವಂದಿಜನ ಕಟ್ಟಭೂಜ ಕೋಳಾಲ 

ಪುರವರಾಧೀಶ್ವರೆಂ (ಎಕ. ೫1, ಹೊಳಲ್ಕೆ, ೧೨೧-೧೦ ; ಸು.:1249). 
[ಕಟ್ಟ * ಭೂಜ] 

ಕಬ್ಬು "ಕಟಾ? ನೋ. 

ಓಿಕಬ್ಬು"ಕರ್ಪು' ನೋ. 

ಕಲಾಂತ (ನಾ). ಕಲ್ಬಾಂತ: ಕಲಾಂತ ದಿನಂಬರಂ ಪಡೆದು 

(me. 20೪111, ೩೯-೧೭೩ ; 1077), [< ಸೆಂ. ಕಲ್ಪಾಂತ] 

ಡಿಕೆಯೇಟು "ಕರ್ನೇಟಜು' ನೋ. 

ಕಬ್ಬಿಪ್ಪು "ಕಟ್ಟಪ್ಪು' ನೋ. 

ಕಬ್ಬಪ್ಪುನಾಡು (ನಾ). ಶ್ರವಣಬೆಳ್ಗೊಳ ನಾಡು : ಶ್ರೀ ದಿಣ್ಣೆಗರ್ಕ್ಯ 
ಟಪ್ಪುನಾಡು ಸಾಸಿರದೆಲ್ನೊಬುಮಾನಾಳುತ್ತಿಯ್ದ (ಮೈಅರಿ. ೧೯೨೭, 
೧೧೮-೪೦ ; 726); ಕಟ್ಟಿ[ಪಾಕಾಂ. ಬ್ಬ] ಪ್ರುನಾಡನೆಯ್ದಿ ಪೋಗುತ್ತಂ 
(ವಡ್ಡಾ ರಾ. ೪೮-೧೭). [ಕಟ್ಟಪ್ಪು (< ಕಟ್ಟಪ್ಪ) + ನಾಡು] 

ಕಲ್ಮಿ (ಕ). = ಕಟ್ಟು : ಪುರ್ವಿನ ಮೋಡಮ್‌ ನೆತ್ತರ ಕೆಂಚನ್‌ ಸೂಸುವ 
ಮೊಗಮನ್‌ ಕೆಡಿಸುತೆ ಕವಿಗುಮ್‌, ಕಬ್ಮುತೆ ಪನಿಯಿನ್‌ ಚೆಲ್ವಿನ ಕದಪನ್‌ 
(ಆಂಕಿಗೊ, ೨೪-೫೦೬). (+ ಶಮಿ, ಕಟುವು] 

ಕಬ್ಟಿಪ್ಪು, ಕಬ್ಬಪ್ಪು, ಕಟ್ಟಪ್ಪು, ಕಾಬ್ಬಪ್ಪು (ನಾ). ಒಂದು ಊರಿನ 
ಹೆಸರು. ಔ ಈಗಿನ ಶ್ರವಣಬೆಳುಗೊಳ: ಶ್ರೀಮಾನೇನರ್ಪೃರಮ 
ಪ್ರಭಾವ ರಿಸಿರ್ಯ್ಯ್ಯಲ್ವಪ್ಪಿನಾ ವೆಟ್ಟಿದುಳ್‌... ನೋಸ್ತಿಮ್ಬಿನಿನ್‌ 
(ಎಕ. 11, ೨೬-೧; ಸು. 700); ರಣಾವಲೋಕ ಶ್ರೀ ಕಮ್ಟಯ್ಯನ್‌ 
ಪೃಥುವೀ ರಾಜ್ಮಂಗೆಯೆ ಬ ರಸರ್ಕಟ್ಪಪ್ಪು * ೫% ೫ ಪೆರ್ಗ್ಗಟ್ವಪ್ಪಿನಾ 
ಪೊಲದಿನ್ನಡದು ಕೊಟ್ಟಿದು (ಎಕ.11, ೩೫-೪; ಸು. 800). ಕಬ್ಬಪ್ಪು: 
ಏಚಿಯಕ್ಕನು ಪರೋಕ್ಷವಿನಯಕ್ಕೆ ಕಬ್ಬಪ್ಪುನಾಡೊಳೊಮ್ಮಾಳಿಗೆ 
ಮಹಳಲು ಪಟ್ಟಿಸಾಲೆಯ ಮಾಡಿಸಿ (ಎಕ. 11, ೧೪೧-೭೭; 1139). 
ಕಬ್ಬಪ್ಪು: ಸ್ವಸ್ತಿಶ್ರೀ ಇನುಬ್ಲೂರಾ ವೆಳ್ಳ ಗವಾಸಗುರವರ ಕಚ್ಚ ಪ್ಪಬೆಟ್ಟಂ 
ಮೇಲ್ಯಾಲಂಕೆಯ್ದಾರ್‌ (ಎಕ. ಗ, ೨೮-೨; ಸು. 700); ಶ್ರೀಕಟ್ಟಪ್ಪು 
ಶೀರ್ತ್ತ: ಸನಾಥ ಬೆಳ್ಗೊಳ ನಿವಾಸಿ (ಎಕ. 111, ಶ್ರೀರಂಗ. ೧೪೭-೫; 
ಸು. 9007); ಇದನಟಾದೆೊಂ... ಬಾಣರಾಸಿಯುವಂ ಕಟ್ಟಪ್ಪುವಂ 
ಸಾಸಿರ ಕವಿಲೆಯುವಂ . . . ರಿಹಿಯರುವನಲಕಿದ ಪಾತಕನು (ಸೌಇಇ, 
1-1, ೭೭-೩೭; 992). ಕಾಲ್ಬಪ್ಪು: ಅರಿಸ್ಟನೇಮಿದೇವರ್‌ 
ಕಾಲ್ಬಿಫ್ಪೆ ತೀರ್ತ್ನದೊಳು ಮುಕ್ತಕಾಲಮ ಪಡೆದು ೫ ೫೫೬ (ಎಕ. 11, 
೧೪-೨ ; ಸು. 860). "ಕಟವಪ್ರ' ಪರಾ. [?) 

ಕಯ್ವಾಪ್ಪರ್ವತ (ನಾ). ಶ್ರವಣಬೆಳ್ಗೊಳದ ಬೆಟ್ಟಿ: ಶಾಸ್ತ್ರವಿದೋ 
ಯೇನ ಗುಣದೇವಾಖ್ಯ ಸೂರಿಣೇ ಕಲ್ಪ್ವಾಪ್ಪರ್ವತ ವಿಖ್ಯಾತೇ (ಎಕ. 11, 
೨ಿ೩-೨ ; ಸು. 700). (< ಕಟ್ಟಪ್ಪ ಪರ್ವತ) 


ಕಾ 


ಕಾ, ಕಾಯ್‌,, ಕಾಯ್ಕಿ, ಕಾಯ್ಕು (ಕ್ರಿ). ಕಾದ (ಭೂತಕೃ); 
ಕಾದು (ಭೂತನ್ಯೂ). ೧. ಕಾಪಾಡು; ಉಳಿಸು; ಪಾಲಿಸು; 
ರಕ್ಷಿಸು; ಸಲಹು: *ಕಾ- ರಕ್ಷಣೇ? (ಶಮಧಾ) ; ಧರ್ಮಮಾನ್‌ 
ಕಾದೋರಾ ಕುಲಂ ಪಟ್ಟುಗೆ (ಎಕ. ೪1, ಕೊಪ್ಪ. ೩೭-೮; ಸು. 675) ; 
ಅನಿಬರುಂ ವೀರರ್ಕಳೇಂ ಕಾವರೇ (ಕಾವ್ಯಸಾ. ೪೩೬ ಶೂದ್ರಕ) ; ಪೆಂಪೆ 
ಆಕಂಬೆತ್ತಿರೆ ಕಾನೆನನ್ನ ನುಡಿಯಂ ಕೆಯ್ಕೊಂಡ ಕಟ್ಟಾಯಮಂ (ಪಂಪಭಾ. 
೧೨-೧೮೯) ; ನುಡಿದನೆ ಕಾವುದನೇ ಎಜಕ್ಕೆಗಿಡದಿರು ಜನನಿಟ್ಟ ರಕ್ಕೆ (ಎಕ. 
11, ೫೯-೯೭; 974); ಕೊಲೆ ಲೇಸು ಕಾವುದರಿದೆಂಬಂತೆ (ಧರ್ಮಾಮೃ. 
೮-೮೦) ; ನೃಪತಿಗೆ ಕಾದು ಕೊಡಿರೈ ಸೈಂಧವನನು (ಕುವ್ಯಾದ್ರೋ. 
೧೪-೨೬). ೨. ಕಾವಲಿರು ; ಪಹರೆಯಿರು; ಗಮನವಿಟ್ಟು ನೋಡಿ 
ಕೊಳ್ಳು : ಪುಕ್ಲೋಚನನುಂ ಪೆಆಗಣ ಕಾಪಂ ಕಣ್ಣಾ ಪಿನಲೆ ಕಾದಿರ್ಪನ್ನೆಗೆಂ 
(ಪಂಪಭಾ. ೩-೪ ವ); ಚಕ್ರವರ್ತಿಯ ಬಾಗಿಲಂ ಕಾವನಂತೆ ನಯಮುಂ 


ಬುದ್ಧಿಯುಮಾಲ್ಯಿಕೆಯುಂ ಬೆರಸು ನಡೆವಾತಂ (ಧರ್ಮಾಮೃ.' 


೫-೧೩೧); ನಮ್ಮಾಣ್ಮನ ಬೆಸದಿನೀ ನನನ ಕಾದಿಹೆವು (ಸಾಳ್ವಭಾ. ೬-೧೬); 
ನಿಮ್ಮಯ ದುರ್ಗಗಳನೆಚ್ಚಜರಿಂದ ಉದಿರಿ (ಕಂನವಿ. ೧೧-೧೧೬). 
೩. ವಿಳಂಬಮಾಡು ; ಶಡೆ; ತಾಳು: ಕಾಯದೆ ಕಾಮನಾರ್ದಿಸೆ... 
ಮೆಯ್ಮಅಕೆದು (ಪಂಪಭಾ. ೪-೩೭). ೪. ಮುಚ್ಚಿಟ್ಟುಕೊಳ್ಳು ; ಗುಪ್ಶ 
ವಾಗಿ ಇರಿಸು : ನೀನೆನಗಿಂತು ನಿನ್ನ ಬಗೆಯಂ ಕಾದಕ್ಕ ಪೇಟಾರೊಳಿಂ 
ನುಡಿವೊ (ಆದಿಪು. ೩-೩೧). ೫. ಮನ್ನಿಸು; ಕ್ಷಮಿಸು: ಒಂದಪರಾಧವ 
ಕಾಯರೆ ಕರುಣಾಸಿಂಧುಗಳಾಗಿಯಿರ್ದವರೆ (ಮೊ ಹ ತ. ೮-೩೧); 
ಕಾವುದೆನ್ನಪರಾಧಶತಮನು (ಚಿಬಪು. ೪-೨೯). ೬, ನೋಡು; ನಿರೀಕ್ಷಿಸು: 
ಐದಿದಳ್‌ ಸಂಕೇತಭವನದೊಳ್ಳಾದಿರ್ಪ ಕಾಂತನೆಡೆಗೆ (ಜೈಮಿಭಾ.೨೬-೯). 
ಕಾಯ್ಕ್‌: ೧. ದುಷ್ಟ ರಂ ಜಡಿದು ಸದ್ಭರ್ಮಂಗಳಂ ಕಾಯ್ದು 
(ಧರ್ಮಾಮೃ. ೨-೮೪); ಹರ ಕೊಲ್ಲಲ್‌ ಪರ ಕಾಯ್ವನೇ (ಸೋಮೇಶ, ೨೯); 
ಇಂದು ಜೀವನ ಕಾಯ್ದೊಡೆ ನಿನ್ನ ಬಸಿಜಕೊಳು ಬಂನದರೈಸೆ ನಾವು 
(ಕಂನವಿ. ೧೫-೯೮). ಕಾಯಿ, : ೧. ಮಹೀಪಾಳಕರೋಡಿ ಪೊಕ್ಕು 
ಗಹನಾಂತರದೊಳ್‌. ..ಹಣ್ಗಳನೆ ಹಣ್ಣೆನಲಮ್ಮದೆ ಕಾಯಿಕಾಯಿ ಬಲ್ಲಾಳ 
ಪ್ರಿಪಾಳ ಎಂಬಿದನೆ ಪಂಬಲಿಸಿರ್ದುದು ವೈರಿಸಂಕುಳಂ (ಎಕ. ೪1, ಕಡೂರು. 
೩೬-೧೬; 1203); ಚನ್ನಮಲ್ಲಿ ಕಾರ್ಜುನಯ್ಯಾ ಕೊಲ್ಲು, ಕಾಯಿ ನಿಮ್ಮ 
ಧರ್ಮ (ಮಹಾದೇ. ಕ. ೧೧-೨೨) ; ತಾಯೆ ಬಲ್ಲಂದದೆಲಿ ಕಂದನ ಕಾಯಿ 
ಮೇಣ್‌ ಕೊಲ್ಲು (ಕುವ್ಯಾಅ. ೩-೨೨). ಕಾಯು, : ೧. ಕಮಲಲೋಚನ 
ಕಾಯುಕಾಯೆನುತಿರ್ದಳವನಿಸುತೆ (ಕಾಶಿರಾ. ೩೭-೧೫). ೨. ಕಾಯಲಾ 
ಆಕೆನು ರೆಂಗೆ ಕಂಡವರ ಬಾಗಿಲನು (ಪುರಂದ, ೨-೧೬೩-೧). ೬. ಭೂರಿ 
ದಕ್ಷಿಣೆಯನ್ನು ಹಂಚುವುದಕ್ಕೆ » * * ಸಮಯವನ್ನು ಕಾಯುತ್ತಿದ್ದರು 
(ವಾರಾಕೃ. ೪೩). ೭. ದನಕರು, ಕುರಿ ಮೊದಲಾದುವನ್ನು ಮೇಯಿಸಿ 
ಕೊಂಡು ಬರು: ಕಜುಗಳಂ ಕಾಯಹೊಡೆದೊಡೆ (ಸಿದ್ದರಾ. ೨-೧೩) ; 

ನಿಮ್ಮ ದನಗಳನ್ನು ಕಾಯಲೆ (ಬೆಳುಮ. ೧). 

ಕಾದಿಡು, ಕಾಯ್ದಿಡು - ಮಾಸಲಾಗಿಡು; ಮುಂದಿನ ಸಂದರ್ಭ 
ಕಾಗಿ ಪ್ರತ್ಯೇಕವಾಗಿಡು; ಉಪಯೋಗಕ್ಕೆಂದು ತೆಗಿದಿಡು : 
ಪೊರ್ದುತೀ ಕಾದಿಟ್ಟ ಕಾಡಿನುರುವಲ್ಲಳೆಂ ಬಿರ್ದಿನಿಂ ಕಡಿವುದೇಂ 
(ಕಾಲೂ ರ, ೧೨೭-೨೭೦) ; ರಾಷ್ಟ್ರಪತಿಯವರ ಪರಿಶೀಲನೆಗಾಗಿ 
ಕಾಯ್ದಿಡಬೇಕೆಂದು ಖಡ್ಡಾಯವಾಗಿ ಕೊರುವ (ಭಾಧಾನ. ೨೧೩) 


ಕಾಂಕ್ಷಿಸು 


ಕಾದುಕೊಂಡಿರು - ಹಾದಿ ನೋಡುತ್ತಿರು; ಹೊಂಚು ಹಾಕುತ್ತಿರು: 

ಕಾದುಕೊಂಡಿರ್ದ ದಂದುಗ ಮದುವೆಗೈತಂದು ಮೋದಿತೇಂ ನಿನ್ನ 

ಬಾಳ್ತೆಯನೆನ್ನ ಮಗಳೆ (ಕಾಲೂ ರ. ೧೭೬-೩೯೬). ಕಾಯ್ದಿಟ್ಟದಳ ಎ 

“(ಸಂದರ್ಭಕ್ಕೆ ಬೇಕೆಂದು) ಮಾಸಲಿಟ್ಟ ಸೈನ್ಯ” (Reserve Force, 

ಸತ್ರಿನಿ. ೭೦). ಕಾಯ್ದಿಟ್ಟಪೀಠ್ಕ ಕಾಯ್ದಿಟ್ಟ ಸ್ಥಳ-(ಇಂಥವರಿ 
ಗಾಗಿಯೆ ಎಂದು) ಮಾಸಲಾಗಿಟ್ಟ ಪೀಠ ಅಥವಾ ಸ್ಥಳ (ಣಗ 
ಇವರು ಕಾಯ್ದಿಟ್ಟ ಸ್ಥಳಗಳಿಗೂ ನಿಲ್ಲಬೇಕು 
ಎಂದು ಸರ್ವಾನುಮತದಿಂದ ನಿರ್ಧಾರವಾಯಿತು (ಅಪನಾ. ೯೫). 
ಕಾಯ್ದು ಕೊಳ್‌-೧. ರಕ್ಷಿಸಿಕೊಳ್ಳು : ನಿನ್ನಯ ಗಡಣಿಗರ ಕರೆ ಕಾಯ್ದು 
ಕೊಳಲಿ ಸುಯೋಧನಾದಿಗಳು (ಕುವ್ಯಾದ್ರೋ. ೧೬-೪೫). ೨. ಕಾವಲಿರು: 
ಗಜರಥಗಳ ತುರಗತತಿಯನಿನಿತೆಂದು ಬರೆದು ಲೆಕ್ಕ ಪೊಡೆ ಬೊಮ್ಮಾಂಡವಾ 
ಬಾಣನ ಪುರವನೆ ಕಾಯ್ದುಕೊಂಡಿಹವು (ಮೋಹತ. ೨೦-೨೮). 

[ದೇ. | ತಮಿ. ಮಲ, ತುಳು. ಕೊಡ. ಕಾ; ತೆಲು. ಕಾಚು, 
ಕಾಯು; ಕೊಲಾ. ಕಾಯ್‌ ; ಪರ್ಜಿ, ಗಡಬ. ಕಾಪ್‌ ; ಕುಣ. ಕಾಪ; 
ಕುವಿ. ಕಾಚಲಿ] 

ಕ್ಕಾ (ನಾ). ಸಮಾಸದಲ್ಲಿ "ಕಾಡು? ಎಂಬ ರೂಪಕ್ಕೆ ಆದೇಶವಾಗಿ 
ಬರುವ ರೂಪ. "ಕಾಕುರುಳು?, "ಕಾಬಾಳೆ' ಪರಾ. 

(ದೇ. ॥ ತಮಿ. ಕಾ; ಮಲ. ತುಳು. ತೆಲು. ಕಾನ] 
ಕಾಇಕಣಿ "ಕಾಯಿಕ್ಕುಣಿ' ನೋ. 
ಕಾಂಕೆ, (ನಾ). ಶಾಖ; ಉಷ್ಣತೆ: (9). 
[ದೇ ॥ ತಮಿ. ಕಾಜ್ಯಸ್ಗ್ಸೈ ; ತೆಲು. ಕಾಕ] 

ಕಾಂಕೈೆ (ನಾ). ಬಯಕೆ ; ಅಪೇಕ್ಷೆ: ಪುಟ್ಟುತ ಪೆಳವನಾದವಂ ಘನ 
ತೀರ್ಥಯಾತ್ರೆಯ ಕಾಂಕೆ ಮಾಡಿದಂತೆ (ತಿರುಶ. ೧-೨೭); ಬಳಲುವಜೇಕೆ 
ಬಹುಕರ್ಮ ಕಾಂಕೆಗಳಿಂದೆ ತೊಳಲುವದದೇಕೆ (ಕಿರುಶ. ೯-೩೩). 

[ಆ ಸಂ. ಕಾಂಕ್ಸಾ] 

ಕಾಂಕ್ರೀಟು (ನಾ). ಜಲ್ಲಿ, ಮರಳು, ಸಿಮೆಂಟುಗಳನ್ನು ನೀರಿನಲ್ಲಿ 
ಕಲಿಸಿ ಮಾಡಿದ ಮಿಶ್ರಣ: ಕಾಂಕ್ರೀಟಿನ ಗೋಡೆಯನ್ನು ಇರಿಸತೊಡ 
ಗಿದರು. (ಬಾಲಪ್ರ. ॥1, ೧೭೬೮) ; ಕಾಂಕ್ರೀಟನಿಂದ ಕಟ್ಟದ ಅಂದವಾದ 
ಮನೆ (ಮೋಹಬ. ೪೨೧) ; ನಾಡೋಡಿಯವರ ಕಂಪೌಂಡಿನ ಗೋಡೆ, 
ಸಿಮೆಂಟು ಕಾಂಕ್ರೀಟು ಗೋಡೆ (ಕಾಬರುಾ. ೭). [<- ಇಂ. Concrete] 
: ಕಾಂತ್ರಿತೆ (ಗು). ೧. ಬಯಸಿದ; ಅಪೇಕ್ಷಿಸಲ್ಪಟ್ಟಿ 
| 
| 


$at, ಪತ್ರಿನಿ. ೭೦); 


ಕ್ಲಿಸಲ್ಸಟ್ಟಿ. (ನಾ). ೨. ಬಯಕೆ; 
ಅಪೇಕ್ಷೆ: ಕಾಂಕ್ಲಿತದಿಂ ಕಸುಗಾಯಂ ಕೊಯಿದವಂಗಹುದೆ ತನಿವಣ್ಣು 
(ಬಸಪು. ೨೦-೨೩). ೩. ಬಯಸುವವನು; ಅಸೇಕ್ಷೆಯುಳ್ಳವನು : 
“ಕೃಷಕಃ * ಎ ಲುಬ್ಧಕ, ಆಭಿಲಾಷುಕಃ -ಈ ೬ ಕಾಂಕ್ಸಿತಂ?” (ಹಲಾಯು. 
೬೦-೨೦೮) ; ಸತತ ಶಾಂತಿಯ ಪಡೆದು ಸಂಶಯಮತಿಯ ತೊಡರಂ 
ಕಡಿದು ಸಹಜದ ಗತಿಯ ಪಡೆಯುವ ಕಾಂಕಘ್ಸಿತರಿಗಿದ ಸುತನೆ ಪೇಳು 
| (ಗಗತಾ. ೨೨-೩). [ಸಂ.) 
| ಕಾಂಶ್ರಿಸು (ನಾ). ಬಯಸು; ಅಪೇಕ್ಷಿಸು: ಸಮಾಪದೊಳ್‌ ಸಾರೆಂಗ 
ಮಿರ್ದೊಡೆಂ ಸಿಂಹಮೆಂದುಂ ಕಾಂಕ್ಸಿಸದು (ಪಂಚತಂ. ೫೦-೧೨); 
ಕಾಂಕ್ಸಿಸಿ ತನ್ನ ಮೆಚ್ಚಿದಾಹಾರಮುಮಕ್ಕೆ ಬಂದೊಡರೆ ಪಲ್ಲೆಆದೋವದೆ 
ಕಂಡಕಂಡರಂ ಸೈರಣೆಗೆಟ್ಟು ಬೇಡದೆ (ಧರ್ಮಾಮೃ. ೪-೮೮). 
[ಕಾಂಕ್ಸೆ + -ಇಸ್ಕು] 


40 


ಕಾಂಕ್ಷೆ 


ಕಾಂಕ್ಷೆ (ನಾ). ೧. ಬಯಕೆ; ಅಪೇಕ್ಷೆ: “ತೃಷ್ಣಾ; ಅಭಿಲಾಷಾ... 
ಗರ್ಧನಾ - ಈ ೬ ಕಾಂಕ್ಷೆ?* (ಹಲಾಯು ೬೦-೨೦೯); ಪಾದರಮನಾಡಿಸು 
ವಾಡುವ ಕಾಂಕ್ಷೆಯೊಳ್‌ (ಸುಕುಮಾ. ೫-೪೪); *ಕಾಂಕ್ಷೆಗಳ ಬೋಧಿ 
ಸುವ ಬಂಧು ಸಖರುಪಕಾರ ಯಕ್ಷಿಯರು ಮ್ಮಾಕ್‌ಬೆತನಿಗೆಸಗಿದುಪದೇಶ 
(ಮಂಕುಕ. ೧೭೫). ೨. ಕಣ್ಣಿನ ಒಂದು ರೋಗ: (ಕಿ). 

[ಸಂ. ಕಾಂಕ್ಸಾ] 

ಕಾಂಕ್ಷೆದಪ್ಪು (ಕ್ರಿ). ಬಯಕೆದಪ್ಪು; ಅಪೇಕ್ಷೆ ತಪ್ಪು: ಜಡಿವ ಹಾರಾ 
ವಲಯಗಳ ತೊಡಂಕ ತಬ್ಬಿಸಡೆ ಕಡುಲಜ್ಜೆ ಕಾಂಕ್ಲೆದಪ್ಪೀ ವಡನೆ ದುಃಖಾ 
ನಲನು ವಡಲನಾನರಿಸೆ ತಾಂ ನಡೆಗೆಟ್ಟು ಸುಯ್ವುತಾ (ನವಮೋ. 

[ಕಾಂಕ್ಷೆ * ತಪ್ಪು] 

ಕಾಂಗಡಿ (ನಾ). (ಚಾವಣಿಯಿಂದ ನೇತುಬಿಟ್ಟ) ಚೌಕಾಕಾರದ 
ತೊಟ್ಟಿಲು: ಅಂಗಡಿ ಭೌ ಆದ್ದರಿಂದ, ಗುಳೋಪು, ಗುಂಡಾರು, 
ಕನಡಿ, ಕಾಂಗಡಿ, ಚುಂಗಡಿ, ಸಿಂಗಡಿಗಳ ಸಿಂಗಾರವೇನು ಕೇಳಬೇಕೆ 
(ದಿನಾರಿ. ೮೯). [?) 

ಕಾಂಗರೂ (ನಾ). ಆಸ್ಟ್ರೇಲಿಯಾಖಂಡದಲ್ಲಿರುವ ಒಂದು ಪ್ರಾಣಿ: 
ಈ ಜನವ ಹೊಟ್ಟಿ ಯೊಳಗಿಟ್ಟುಕೊಂಡು, ಕಾಂಗರೂವಿನ ಹಾಗೆ ಜಿಗಿದ 
ನೂರಡಿ ಮುಂದೆ (ನೆಲಮು. ೫೦). 

ಕಾಂಗಾರ "ಕಾಮಗಾರ' ನೋ. 

ಕಾಂಗಾರಿ "ಕಾಮಗಾರಿ? ನೋ. 

ಕಾಂಗು, ಕಾಗು, (ನಾ). ಕಡುನೀಲಿಬಣ್ಣ ಅಥವಾ ದಟ್ಟ ಕಪ್ಪು 
ಬಣ್ಣ : ಫಿ ಕೆಜಂಗಿ ಬೆಳೆದಾರನೆಯೆಂಬ ಕಾಂಗಿನ ಸೀರೆ ಯನುಟ್ಟು 
(ರಾಮಾಕ್ವ. ೮೩-೧೫); ಒಂದು ಕಾಂಗಿನ ಸೀರೆ ಬೇಕು ಒಡೆಯ 
ಎಂದ (ಸ್ವಸ್ನಹೊ. ೮೯). ಕಾಗ್ಗು : *ಕಾಗೆನಲ್‌ ಅಶಿನೀಲಂ * (ಭಾರನಿ. 
೫೫) ; ಕಿವಿಯಲಿ ಕೆಂದಳಿರನಳವಡಿಸಿ ಕಾಗಿನ ಕಪ್ಪಡವನುಟ್ಟು (ಬಸಪು. 


೬-೬). 


[<- ಇಂ. Kangaroo] 


೯-೩) ; ಉಟ್ಟು ಕರಿಯ ಕಾಗಿನ ಸೀರೆಯಂ (ಜಯಕಾ. ೧೩-೬೬); |25 


ಹೊಂಬಣ್ಣ ಮೈಗೆ ಮೋಹಿಸುವ ಕಾಗಿನ ದಟ್ಟ (ಧರಚ. ೧-೩೫) ; ಕರಿಯ 
ಕಾಗಿನ ಸೀರೆ ಗರಿಯೊಡೆದ ಹೊಂಬಾಳೆ (ನಾಪದ. ೨೧). ಪ. ನೀಲಿ 
ಅಥವಾ ಕಪ್ಪು ಬಣ್ಣದ ಬಟ್ಟಿ: ಕಾಟ್ಲತ್ತಲೆ ಚಿಲ್ವಿಂಗುಟ್ಟಿ ಕರಿಯ 
ಕಾಗಿನ ಭಂಗಿಯನನುಕರಿಸುತಿರ್ದುವು (ಲೀಲಾವ. ೧೦-೨೬) ; ಪೊಚ್ಚ 
ವೊಸ ಳಾಗಿನ 'ಕಚ್ಚೆಯನುಟ್ಟು (ದಶಕು. ೮-೧೦೦). 
(ಡೇ. ॥ ತಮಿ. ಕಾಜ್ಗಪ್ಪುಡ್ಳನೈ ; ಮಲ. ಕಾಜ್ಗು; ತುಳು. 

ಕಾಂಗು] 

ಕಾಂಗುಸೀರೆ (ನಾ). ಕಡುನೀಲಿ ಬಣ್ಣದ ಅಥವಾ ದಟ್ಟಕಪ್ಪು 
ಬಣ್ಣದ ಸೀರೆ: ಊರ ಹೆಂಗಳೆಯರೋ ಒಮ್ಮತ ಎಂಬ ಹಾಗೆ ಕಾಂಗು 
ಸೀರೆಗಳಿಗೆ ಮನಸೋತವರು (ಜಾರುದಾ. ೩೩) ; ಎಲ್ಲರನ್ನೂ ಕರೆದು, 
ಎಣಿಸಿ ಕೊಟ್ಟ ಸೀರೆಗಳಲ್ಲಿ ಒಂದೇ ತೆರನ ಕಾಂಗುಸೀರೆಗಳೇ ಇದ್ದವು 
(ಕುಡಿಕೂ. ೧೮೬). [ಕಾಂಗು + ಸೀರ್ಕೆ] 

ಕಾಂಗ್ರೆಸ್‌, ಕಾಂಗ್ರೆಸ್ಸು (ನಾ). ೧. ಸಮ್ಮೇಳನ; ಪರಿಷತ್ತು. 
೨. ಭಾರತದಲ್ಲಿರುವ ಒಂದು ರಾಜಕೀಯ ಪಕ್ಷ: ಕಾಂಗ್ರೆಸ್‌ ಸಂಸ್ಥೆ 
ಯಲ್ಲಿ ನಾಲ್ಫಾಣೆಯ ಸದಸ್ಯನೂ ಆಗಿ (ಸರ್ವಮಂ. ೧೬೬). ಕಾಂಗ್ರೆಸ್ಸು 
೨. ಕಾಂಗ್ರೆಸ್ಸಿನ. . . ಅಧಿವೇಶನ ಸಮಯ ಹತ್ತಿರಕ್ಕೆ ಬರುತ್ತಿತ್ತು 
(ದಾದಾನ. ೧೫೮) ; ಬಲ್ಲ ಕಡೆಗಳಲ್ಲಿಯೂ ಮಾಡಿದಹಾಗೆ ಪುಂಡು 
ಗಂದಾಯ ಹೊರಿಸಿ ಕಾಂಗ್ರೆಸ್ಸಿನ ಸಂಪರ್ಕವಿರುವವರನ್ನು ಸಹ ಗತಿಹೀನ 
ರಾಗುವಂತೆ ಮಾಡಿಸದಿರಲಾರೆ (ಕುರುಕಾ. ೧೨೨). (4೯-1೦. Congress] 

ಕಾಂಗ್ರೆಸ್ಸು "ಕಾಂಗ್ರೆಸ್‌' ನೋ. 

ಕಾಂಚಣ "ಕಾಂಚಾಣ್ಯ' ನೋ. 


೧೬೭೩. 


:|40 


ಕಾಂಚನಾಲ 


ಕಾಂಚನ (ನಾ). ೧. ಹೊನ್ನು; ಚಿನ್ನ; ಬಂಗಾರ: *ಹೇಮ, ಸ್ವರ್ಣ 
- ಕಾಂಚನಂ, ಕಾರ್ತಸ್ವರೆಂ... - ಈ ೨೫ ಹೊನ್‌ (ಫೊನ್‌) ” 
(ಹಲಾಯು. ೨೯-೨೦) ; ಕಾಂಚನವೆಂಬ ನಾಯ ನಚ್ಚಿ ನಿಮ್ಮ ನಾನು 
ಮಜಕಿದೆನಯ್ಮಾ. ಕಾಂಚನಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲಾ 
(ಬಸವ. ೩೧೩) ; ಧನದನ ಕಾಂಚನಮಿವರನುದಿನಮೊರೆವ ಸುವರ್ಣರಜದ 
ತೂಕಕ್ಕೆ ವರಲ್‌ ಕನಸಿನೊಳಮಾಜದು (ಪುಸ್ಪಪು. ೨-೮೭). ೨. ನಾಗ 
ಸಂಪಗೆ: "ಕಾಂಚನಂ ನಾಗಸಂಪಗೆ? (ಮಂಗರಾ. ೩೮-೨೫). [ಸಂ.] 
ಕಾಂಚನಂಬಿಡಿ (ಕ್ರಿ). ೧. ಚಿನ್ನವನ್ನು ಹಿಡಿ. ೨. ನಾಗಸಂಪಗೆ 
ಮರವನ್ನು ಹಿಡಿ: ೧, ೨: ಫಣಿಯುವತಿಯಂತೆ ಪುನ್ನಾಗದೊಳ್‌ 
ಹ್ರೀಡಿಸಿದರೆಣಿಸಿ ಬೆಲೆವೆಣ್ಣಂತೆ ಕಾಂಚನಂಬಿಡಿದರ್‌ (ಚೆಬಪು. ೪೫-೪೦). 
[ಕಾಂಚನ 4 ಪಿಡ್ಮಿ] 
ಕಾಂಚನಕದಳಿ (ನಾ). ಒಂದು ಜಾತಿಯ ಬಾಳೆ; ಹೊಂಬಾಳೆ: 
ದ್ರಾಕ್ಟಾಫಳನುಂ ಕಾಂಚನ ಕದಳೀಫಳಮಂ ಗೃಹವನಮಹತ್ತರಂ 
ತಂದಿತ್ತಂ (ಮಲ್ಲಿಪು. ೪-೩೩). (ಕಾಂಚನ * ಕದಳ್ಳಿ (- ಕದಲಿ)] 
ಕಾಂಚನಪ್ರಸವ (ನಾ). ನಾಗಕೇಸರ: “ನಾಗೆಕೇಸರಂ ಕಾಂಚನ 
ಪ್ರಸವಮಕ್ಕುಂ  (ಮಂಗರಾ. ೩೮-೨೩). [ಕಾಂಚನ- ಪ್ರಸವ] 
ಕಾಂಚನಮಂಚ (ನಾ). ಚಿನ್ನದ ಮಂಚ: ಚಂಚತ್ಕಾಂಚನಮಂಚೋಸ 
ಶೋಭಿತ . .. ಶಯ್ಕಾತಳದೊಳ್‌ (ಶಾಂತಿಪು. ೮-೮೩ ವ) ; ಮಂಚಕ್ಕೆ- 
ಕಾಂಚನಮಂಚ, ತೂಗುಮಂಚ, ರತ್ನ್ನಮಂಚ, ಸೆಳೆನುಂಚ (ಶಮದ. 
೨೯೮ ಪ್ರಯೋ). [ಕಾಂಚನ * ಮಂಚ) 
| ಕಾಂಚನಮಾಲೆ (ನಾ). ೧. ಚಿನ್ನದ ಸರೆ: ಕಾಲಾಯಸದಿಂ ವಿನಿರ್ಮಿ 
| | ಸಿದ ಕಂಠಿಕೆ ಕಾಂಚನಮಾಲೆಯಂತುಪಾಡೀಯಮೆನಿಕ್ಕುಮೇ (ಪಂರಾಮಾ. 
| | ೧-೩೭). ೨. [ಛಂದ] ಒಂದು ಅಕ್ಷರ ವೃತ್ತದ ಹೆಸರು : ಮಿಂಚುವ 
- ಚಂದ್ರಂಗಂಚಿತರುದ್ರರ್‌ ಚಂಚಲನೇತ್ರೇ ಕಾಂಚನಮಾಲೆ (ಛಂದೋಂಬು. 
[ಕಾಂಚನ ಮಾಲೆ] 
ಕಾಂಚನಮೃಗೆ (ನಾ). ೧. (ರಾಮಾಯಣದ) ಚಿನ್ನದ ಜಿಂಕೆ; 
ಸ್ವರ್ಣಮೃಗ; ಹೊಮ್ಮರೆ. ೨. (ಆಲಂ) ಭ್ರಾಮಕವಾದ ಕಲ್ಪನೆ; 
ಮೋಸಗೊಳಿಸುವ ಬಯಕೆ: ತಮ್ಮ ನಡೆವಳಿಗೆ ಗಮನಕೊಡದೆ 
ಕಾಂಚನಮೃಗದ ಬೆಂಬತ್ತಿ ಓಡುವವರು ಈ ಜನ (ಭೂಮಿತಾ, 
ii, ಮುನ್ನುಡಿ). [ಕಾಂಚನ * ಮೃಗ] 
ಕಾಂಚನವರ್ಣ (ನಾ). ಚಿನ್ನದ ಬಣ್ಣ ; ಹೊಂಬಣ್ಣ ; ಹಳದಿಬಣ್ಣ : 
ಪದಂ ಚಾರು ಕಾಂಚನವರ್ಣಂ (ಜಗವಿ.' ೧-೫೧). 
[ಕಾಂಚನ + ವರ್ಣ] 
| ಕಾಂಚನವೃಷ್ಟಿ (ನಾ). ಚಿನ್ನದ್ಧಮಳೆ; ಕುತ್ತ 
ಜಾ ಸ ರಿವುದು ಕಾಂಚನವೃ 
| (ಶಾಂತಿಪು. ೬-೨೫). ಬ + ವೃಷ್ಟಿ] 
| ಕಾಂಚನಸರೋರುಹ (ನಾ). ಚಿನ್ನದ ಬ ಣ್ಣದ ತಾವರೆ; 
| ಹೊಂದಾವರೆ: ವಿಕಸಿತಮಾದ ಕಾಂಚನಸರೋರುಹಷಂಡದ ಪರ್ಬುಮಂ 
- ನೋಡಿ (ಜಗವಿ. ೨-೮). [ಕಾಂಚನ * ಸರೋರುಹ] 
ಕಾಂಚನಾದ್ರಿ (ನಾ). ಚಿನ್ನದ ಬೆಟ್ಟ; ಮೇರುಪರ್ವತ: ಕಾರ 
| ಈಸುಜರತಗಳು ರಣ ತಾಂಡ ಸಿಡಿಲ ಕಾಳೆಗದಂತೆ ಮೆಜಕಿದಿರೆ 
ಕಂಡನಾ ದ್ರೋಣ (ಕುವ್ಯಾದ್ರೋ. ೧೩-೩). [ಕಾಂಚನ*- ಅದ್ರಿ] 
ಕಾಂಚನಾರಕ (ನಾ). FA ವೃಕ; ಕಂಚಿವಾಳ: "ಕಾಂಚ 


ಖಿ? 
ನಾರಕಮೆನಲ್‌;ಕೊವಿದಾರಮೆನಲೈ ಕಾಂಚಿವಳಂ? (ಮಂಗರಾ. ೩೮-೨೩). 


[ಸಂ.] 
ಕಾಂಚನಾಲ (ನಾ). - ಕಾಂಚನಾರಕ : (ಕಿ). 


5 


10 


15 


20 


೨-೧೮). 


90 


ಷ್ಟಿ: ಎನ್ನಯ 
ಮೆಚ್ಚಿ ನಿಮ್ಮ ಮಹೀಶಂ 


35 


i 
ಜಾಣಾ ಸೋ ತೂ, 


45 


[ಸಂ.) 


ಕಾಂಚನಿ 


ಕಾಂಚೆನಿ (ನಾ). ಅರಿಸಿನ: “ನಿಕಾಖ್ಯಾ, ಕಾಂಡನೀ...-೫ ಅರಿಸಿನದ 
ಹೆಸರುಗಳು (ಸಿದ್ದಾ ತಿ. ೨೪೫). [ಸಂ. ಕಾಂಡನೀ] 

ಕಾಂಚನಿಸು (ಕ್ರಿ). ಚಿನ್ನದಂತೆ ಮಾಡು: ಕನಕಜಲ ಕಾಂತಿಯಂ 
ಸಿಂಚನಂಗೈದು ಕಾಂಚನಿಸಿದನು ಕಾನನ ಶ್ಶಾಮಾಂಬರೆಂ ಪೀತಮಪ್ಪಂತೆ 
(ಶ್ರೀರಾಮಾ. ೨೮೫-೧೮). [ಕಾಂಚನ 4 -ಇಸ್ಕು]' 

ಕಾಂಚಾಣ್ಣ, ಕಾಂಚಣ (ನಾ). ೧. ಚಿನ್ನ. ೨. (ಆಲಂ) ದುಡ್ಡು ; 
ಹೆಣ: ಕುರುಡು ಕಾಂಚಾಣಾ ಕುಣಿಯುತಲಿತ್ತು ಕಾಲಿಗೆ ಬಿದ್ದವರ 
ತುಳಿಯುತಲಿತ್ತೋ ಕುರುಡು ಕಾಂಚಾಣಾ (ನಾದಲೀ. ೩೮-೨) ; ಪುಣ್ಮಾ 
ಕಾಂಕ್ರಿಯಾದ ದಾನಶೀಲರು ಕಿಟಿಕೆಗಳಲ್ಲಿ ಕೈ ಚಾಚಿ, ತಂತಮ್ಮ 
ಕಾಂಚಾಣಗಳನ್ನು ಕೊಡನಿಕೊಳ್ಳು ತ್ತಾರೆ (ಗಾಳಿಪ. ೧೫೦). ಕಾಂಚಣ ; 
೧. (ಕ). [ಆ ಸಂ. ಕಾಂಚನ] 

ಕಾಂಚಾಣ್ಯ "ಕಾಂಚಾಳ' ನೋ. 

ಕಾಂಚಾರ "ಕಾಂಚಾಳ' ನೋ. 

ಕಾಂಚಾಳ, ಕಾಂಚಾಣ ಕಾಂಚಾರ, ಕಾಂಚಿವಾಳ (ನಾ). ಒಂದು 
ಜಾತಿಯ ಮರ; ಕಂಚುವಾಳ : *ಕಾಂಚಾಳ (ಕಾಂಚಿವಾಳ) - ಕಾಂಡ 
ನಾಲ? (ತದ್ಭಕೋ. ೭); ನೆಗ್ಗಿಲುಂ ಕಾಂಚ್ಕಾ(ಚಾ3 ಳಂ ಬೇಟಿ (ಅಟ್ಟಿಮ, 
೧೧-೫೫). ಕಾಂಚಾಣ: ಮೊದಲ್ಲಡಸಿ ಪುತ್ತು ಕಾಂಚಾಣ(ಳ)ದ 
ಬಡಗಣ ಮೆಯ್ಕೊಳಾಗೆ (ಲೋಕೋಪ. ೫-೩೫). ಕಾಂಚಾರೆ: ಬಸರಿ, 
ಅತ್ತಿ, ಹಲಸು, ಕಾಂಚಾರೆ, ಖರ್ಜೂರ, ಹುಣಿಸೆ, ಯಲಚೆ (ಶಿವದ. 
೭-೮). ಕಾಂಚಿವಾಳೆ: -ಪೂತು ತುಜುಗಿ ದ ಕಾಂಚಿವಾಳಂಗಳುಂ 
(ಅೀಲಾವ. ೬-೭೬)... [< ಸಂ. ಕಾಂಚನಾಲ] 

ಕಾಂಚಿ "ಕಾವಂಚಿ? ನೋ. 

ಕಾಂಚ್ಛೆ (ನಾ). ೧. ಹೆಂಗಸರ ನಡುಕಟ್ಟು; ಉಡೆನೂಲು; ಡಾಬು; 
ಕಟಸೂತ್ರ : “ಕಳಾಪಃ, ಸಪ್ತಕೀ, ಕಾಂಚಿ ಮೇಖಳಾ, ರಶನಾ, ಕಟ 
ಸೂತ್ರಂ, ಸಾರಸನಂ - ಈ ೭ ಉಡೆನೂಲ್‌ ೫ (ಹಲಾಯು. ೯೨-೪೦೬); 
*ರಸನೆ ಮೇಖಲೆ ... ಸಾರಸನಮೆನಲುಡಿದಾರಮಕ್ಕು? (ಮಂಗರಾ. 
೧೦೧-೩೦) ; ತಾವೆ ಪೇಳವೆ ವಿರೋಧಿಯ ಪೆಣ್ಣಿರ ಕಂಕಣಂಗಳಿಲ್ಲದ 
ಕರಂ... ಕಾಂಚಿಯಿಲ್ಲದುಡೆ ನೂಪುರಮಿಲ್ಲದ ಪಾದಪಲ್ಲವಂ (ಕಣಆ. 
೨-೩-೪೮; 1058) ; ಸಿಂಜಿನೀವಳಯ ಕಾಂಚಿಗಳೆಂಬವಅಜಶಿಂದದೊಂದು 
ಚೆಲ್ಹೇಜಕಿರೆ (ಜಗವಿ. ೩-೧೦೧) ; ತಾತಿ ಮೊದಲಾದವಂ ಕಟ್ಟಿ ಚಂಚತ್‌ 
ಕಾಂಚಿಯಂ ಬಂಧಿಸಿ (ಪದ್ಮರಾ. ೩-೪೫). ೨. ಒಂದು ಜಾತಿಯ 
ಮರೆ (8). ೩. ಒಂದು ಊರಿನ ಹೆಸರು; ಕಂಚಿ: ಕಾಂಚಿಯೊಳು 
ನಾಟ್ಯ ನಮಿತ್ತಡಿಯನಾರೊಂದು ದಿವಸಂ... ದೇಗುಲಕೆ ಪೋಗಿ 
(ಬಸಪು. ೧೭-೧). (ಸಂ. ಕಾಂಚೀ) 

ಕಾಂಚಿಕ (ನಾ). ಅಂಬಲಿ; ಗಂಜಿ. [ಸಂ.] 

ಕಾಂಚಿತ(ನಾ). ಅರ್ಚನೆ; ಪೂಜೆ: “ ಕಾಂಚಿತಂ ಸಂಚ್ಞಿತಮೆಲನ್ವರ್ಚನಂ” 
(ಮಂಗರಾ. ೧೩೨-೨೭). [ಸಂ.] 

ಕಾಂಚಿವಾಳೆ "ಕಾಂಚಾಳೆ? ನೋ. 

ಕಾಂಚೀಕಳಾಪ (ನಾ). ಕಾಂಚಿ ೧: ಕಾಂಚೀಕಳಾಪಮಂ ಕಟ್ಟಿ ಲಣಮೆ 
ನೆಜಕಿಯದಿದೆಂದಗ್ಗಳಿಸಿ ಕುಳಿಕೆಗಳಿನೇಂ . ಕಣ್ಗೊಳಿಸಿದುದೊ[(] ಸುಭಗೆ 
ಯಾದ ಸುದತಿಯ ಗರ್ಭಂ (ಪಂಪಭಾ. ೧-೧೪೩). 

[ಸಂ. ಕಾಂಚೀಕಲಾಪ (ಕಾಂಚೀ + ಕಲಾಪ) 

ಕಾಂಚೀದಾಮ (ನಾ). - ಕಾಂಚ್ಕೆ ೧: ಕಾಂಚೀದಾಮಮನೋಸರಿಸು 
ಮುಗ್ಧೆ (ಕಾದಂಪೂ. ೪೮೨); ಕಾಮಿನಿ ರನ್ನೆಯ ಪೊಜವಾಣು ಕಾಂಚೀ 
ದಾಮವೆರೆಸಿ ರಾಜಿಸಿತು (ಕಂನವಿ. ೯-೨೩). 

[ಸಂ. ಕಾಂಚೀದಾಮನ್‌ (ಕಾಂಚೀ + ದಾಮನ್‌)) 


೧೬೭೪ 


80 


33 


ಕಾಂಡಜ 


ಕಾಂಚೀಪಟ್ಟಳೆ (ನಾ). ನಡುಕಟ್ಟು; ನಡುವಿಗೆ ಇಟ್ಟುಕೊಳ್ಳುವ 
ಪಟ್ಟಿ : ಕಾಂಚೀಪಟ್ವಕೆಯ ಆಕಾರದಲ್ಲಿರುವ ಉಕ್ಕಿನ ಒರೆಯೇನೋ 
ಇದೆ (ವಿಗಡ. ೪೬-೨). 

[ಸಂ. ಕಾಂಚೀಪಟ್ಟಕಾ (ಕಾಂಚೀ + ಪಟ್ಟಕಾ)) 

ಕಾಂಚೀಪದ (ನಾ). ೧. ಡಾಬನ್ನು ಧರಿಸುವ ಸ್ಥಳ; ಸೊಂಟ; 
ಕಟ. ೨. ಹೆಂಗಸರ ಜಘನ: “ಕಾಂಚೀಪದಂ, ಕಳತ್ರಂ, ಜಘನಂ, 
ಶ್ರೋಣೀ, ಕಕುದ್ಮತೀ ಈಜಿ ಜಘನಂ? (ಹಲಾಯು. ೮೪-೩೫೮). 

[ಸಂ. (ಕಾಂಚೀ + ಪದ್ಮ)) 

ಕಾಂಜನಿ (ನಾ). ಒಂದು ಜಾತಿಯ ಗಿಡ: *ಕೃಷ್ಣಾಭಾ- ಕಾಂಜನಿ? 
(ಓಷಧಿ. ೩೮). [?] 

ಕಾಂಜಿ (ನಾ). - ಕಾಂಚಿಕ. [ಸಂ. ಕಾಂಜೀ) 

ಕಾಂಜಿಕೆ (ನಾ). - ಕಾಂಚಿಕ: *ಆರನಾಳಮದೆನಲ್‌ ಧಾನ್ಯಾಮ್ಲಮೆನಲು 
ಸೌವೀರೆಮೆನೆ ಕಾಂಚಿಕಮೆನಲೈ ಅಂಬಿಲಮಕ್ಕುಂ? (ಮಂಗರಾ, ೬೪-೧). 


(ಸಂ.] 


ಕಾಂಜಿರೆ, ಕಾಂಜೀರ (ನಾ). ಕಹಿಯಾದ ಕಿತ್ತಳೆಬಣ್ಣದ ಕಾಯಿ 


ಬಿಡುವ ಒಂದು ಬಗೆಯ ಗಿಡ; ಕಾಸರಕ; ಇಟ್ಟಿ (9. 
ಕಾಂಜೀರ: *ಕಿಂಪಾಕಃ, ಮಹಾಕಾಳಃ- ಈ ೨ ಕಾಂಜೀರಂ* 
(ಹಲಾಯು. ೩೪-೫೦). ೩ ಉಳಕೂಟಃ - ಕಾಂಜೀರ ೨ (ಓಷಧಿ. ೩೧); 
ನಿಂಬ ಕಾಂಜೀರ ವಿಸ ಹಾಳಾಹಳಮೆಂದಿನಜ ಸಮಾನಮಪ್ಪುದಯಮ 
ನುಳ್ಳುವು (ಪಸಾರ. ೧-೧೬೦-೧) ; ಅಂಜದೆ ಮೆಲ್ವವನಾದಂ ಕಾಂಜೀರದ 
ಪಣ್ಣ (ಉಸಾರ. ೭೧). 
[ದೇ. ॥ ಶಮಿ. ಕಾಇಸ್ವಿರೆ, ಕಾಇಸ್ತಿಕ್ಕೆ ; ಮಲ. ಕಾನ್ಸಿರವ್‌] 

ಕಾಂಜೀರ "ಕಾಂಜರ' ನೋ. 

ಕಾಂಡ (ನಾ). ೧. ಸಸ್ಯದ (ರೆಂಬೆಯಿಲ್ಲದ) ಕೆಳಭಾಗ; ತಾಳು; 
ದಂಟು; ಡೇಟು: *ನಾಳಂ, ಕಾಂಡಂ- ಈ ೨ ಕಂಡಿಕೆ” (ಹಲಾಯು. 
೯೫-೪೨೫) ; -ಸೊಗಯಿಸಿತುದ್ದಂಡ ಕಾಂಡ ಭಾಂಡೀರೆವಟಿಂ (ಜಗವಿ. 
೪-೪೫) ; ಬೇರಿಗೆ ವಿಮುಖವಾಗಿ ಭೂಮಿಯ ಮೇಲೆ ಬೆಳೆಯುವ ಸಸ್ಯದ 
ಭಾಗವೇ ಕಾಂಡ (ಸಸ್ಯಶಾ. ೨೧). ೨. ಬಾಣ; ಶರ: ನಿಶಿತ ಕಾಂಡಂ 
ಗಳಿಂದೊಡ್ಡಿದೆ ಚತುರ್ಬಲಂಗಳ ಮೆಯ್ಕೊಳ್‌ ರೋಮರೋಮಂದಪ್ಪದೆ 
ನಡುವನ್ನಮೆಚ್ಚು (ಪಂಪಭಾ. ೧೧-೧೯ ವ).೩. ಪ್ರಕರಣ; ಅಧ್ಯಾಯ ; 
ಪರ್ವ: ರತ್ನ ಮನೆ ತಲುಪುವಾಗ... ಅಲ್ಲಿ ಅವಳಿಗಾಗಿ ಒಂದು 
ಹೊಸ ಕಾಂಡವೇ ಸಿದ್ಧವಾಗಿತ್ತು (ಕುಸುಸಂ. ೨೩೨). ೪. ಗುಂಪು; 
ಸಮೂಹೆ. ೫. ಸಮಯ; ಕಾಲ. ೬. ಶ್ರೇಷ್ಕವಿದ್ಯೆ; ಸುಜ್ಞಾನ. 
೩. ನೀರು; ಜಲ. "ಕ್ಯಾಂಡಜ' ಪರಾ. ೮. ಗಗನ; ಆಕಾಶ. 
೯. ನಿಂದೆ; ಅಪವಾದ. ೧೦. ತೆರೆ; ಪರದೆ. ೧೧. ಕೂಟ; ಮಿಲನ. 
೧೨. ವೇಗ. ೧೩. ಕುದುರೆ; ಅಶ್ವ. ೧೪. ಕುತ್ಸಿತ ವರ್ಗ; ನೀಚ 
ಸಮೂಹ: *ಕೂರ್ಗಣೆಯೊಳ್‌ ಸಮೂಹದೊಳ್‌ ನಿಂದೆಯೊಳುಂ ತೆರೆ 
ಯೊಳ್‌ ಸುವಿದ್ಮೆಯೊಳ್‌ ನೀರ್ಗಗನಂಗಳೊಳ್‌ ಮಿಳನ ಶೀಘ್ರದೊಳುಂ 
ಸಲೆ ಕಾಂಡವಾಚಕಂ% (ನಾನಾರ. ೧೧೭) ; *ಅಂಬುಳೆ[ತೆ3ಕೆ ನೆರವಿ 
ನಿಂದೆಗಳಂಬು ನಭ ೦ ಕೂಟ ಸೀರೆಯೊಳ್ಳೆಯ ವಿದ್ಮೆಗಳೊಂಭತ್ತು 
ಕಾಂಡಾಖ್ಯಂ (ನಾನಾಕಂ. ೧೪೦). ೧೫. ನೀಚವಾದ ವಸ್ತು: 
“ ಅರ್ವಾಣಂ . . . ಕಾಂಡಂ, ಬೇಟಂ, ಪಾಪಂ ರೇಫಸಂ -ಈ ೧೩ ಹೊಲ್ಲಹ 
ವಸ್ತು ” (ಹಲಾಯು. ೫೬-೧೮೨). ೧೬. ಒಂದು ಜಾತಿಯ ಮರೆ. 
"ಕಾಂಡವೃಕ್ಷ' ಪರಾ. [ಸಂ] 


45, ಕಾಂಡಜ (ನಾ). ನೀರಲ್ಲಿ ಹುಟ್ಟಿದುದು; ಕಮಲ. "ಕಾಂಡಜಭ' 


ಪರಾ. [Ae] 


Vol-2-42 


ಕಾಂಡಜಜ 


ಕಾಂಡಜಜ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: ಶ್ರೀನು 


ತ್ಯಾಂಡಜಜಾಂಡಮಂಡಲ ನಿಚಂಡಾಮ್ಮ್ಮಾಯ ವಾಜಿಸ್ಥಿರಂ (ಹಮಾರ. 


[ಸಂ.] 
ಕಾಂಡತಿಕ್ಷೆ (ನಾ). ಒಂದು ಬಗೆಯ ಸಸ್ಯ: “ಕಾಂಡತಿಕ್ತಾ - ನೆಲ 
ಬೇವು, ಮೆಣಸಿಗೆ (ಓಷಧಿ. ೩೧). [ಸೆಂ. ಕಾಂಡಶಿಕ್ತಾ) 
ಕಾಂಡಧಿ (ನಾ). ೧. ಜಲಧಿ; ಸಮುದ್ರ. ೨. ಬತ್ತಳಿಕೆ; ತೂಣೀರ: 
ಕಾಂಡಧಿಯಿನೇಣವಾಹನ ಬಾಣಮಂ ತೆಗೆದು (ಜಗವಿ. ೧೩-೧೦೪ ವ). 
(x.] 
ಕಾಂಡಪಟ (ನಾ). ತೆರೆ; ಪರದೆ; ಜವನಿಕೆ: ಶ್ರೀ ತಳ್ತುರೆದೊಳ್‌ 
ಕಾಸ್ತು ಭಜಾತದ್ಯುತಿ ಬಳಸಿ ಕಾಂಡಪಟದಂತಿಕೆ (ಕವಿರಾ. ೧-೧); 
ಮನೆಯಾಣ್ಮನ ಕಣ್ಣಿಮೆಯೆ ಕಾಂಡಪಟಮಾಗೆಯುಂ([ಬಗೆ]ಯಾಣ್ಮನ 
ಕಣ್ಣೆಮೆಯೆ ದೂದವಿಯಾಗೆಯುಂ (ಪಂಪಭಾ. ೪-೮೧ ವ); ಇದುತ್ಪಲ 
ಲಕ್ಷ್ಮಿಯ ಮಂಡನಕ್ಕೆ ಸುತ್ತಿದ ನವನೀಲ ಕಾಂಡಪಟಿಂ (ಚಂದ್ರಪು. 
೮-೧೯). [ಸಂ.) 
ಕಾಂಡಪೃಷ್ಠ (ನಾ). ಬೆನ್ನಮೇಲೆ ಬಾಣಗಳನ್ನು ಹೊತ್ತುಕೊಂಡು 
ಹೋಗುವವನು; ಯೋಧ: *ಶಸ್ತ್ರಾಜೀವಃ, ಕಾಂಡಪೃಷ್ಮಃ- ಈ ೨ 
ಕೆಯ್ದುವಿಡಿವವಂ?' (ಹಲಾಯು. ೬೭-೨೫೧). 
[ಕಾಂಡ + ಪೃಷ್ಠ) 
ಕಾಂಡರಂಧ್ರ (ನಾ). (ಸಸ್ಯದ) ಕಾತಿಡದ ಮೇಲೆ ಇರುವ 
ಹಸಿರಿಲ್ಲದ ರಂಧ್ರ): ಕೆಲವು ಸಸ್ಮಗಳಲ್ಲಿ ಕಾಂಡದ ಮೇಲೆ ಹಸಿರಿಲ್ಲದ 
ರಂಧ ಗಳಿರುತ್ತವೆ. ಇವುಗಳನ್ನು ಕಾಂಡರಂಧ_ (೬೮೧೭1೦೩1) ಎಂದು 
ಕರೆಯಬಹುದು (ಸಸ್ಕಶಾ ೧೧೬). [ಕಾಂಡ + ರಂಧ್ರ) 
ಕಾಂಡರುಹೆ(ನಾ). ಒಂದು ಔಷಧಿ ಗಿಡ; ಕಟುಕರೋಹಿಣಿ: “ಕಾಂಡ 
ಖಾ'ಂ ಡ]ರು ಹೆ ಮತ್ತ್ಯೃಪಿತ್ರಮೆನೆ ಕಟುಕರೋಹಿಣಿ* 
(ಮಂಗರಾ. ೪೨-೬೮). (ಸಂ. ಕಾಂಡರುಹಾ] 
ಕಾಂಡವೃಕ್ಷ (ನಾ). ಇಂಗುಳದ ಮರ: “ಕಾಂಡವೃಕ್ಷ- ಇಂಗುಳ * 
(ಒಷಧಿ. ೩೧). [ಕಾಂಡ 4 ವೃಕ್ಷ) 
ಕಾಂಡಸ್ಪೃಷ್ಟ (ನಾ). ೧. ಸೈನಿಕ ವೃತ್ತಿಯವನು; ಯೋಧ. 
೨. ಆಯುಧವೃತ್ತಿಯಿಂದ ಜೀವಿಸುವ ಬ್ರಾಹ್ಮಣ. 
[ಕಾಂಡ + ಸ್ಪೃಷ್ಟ) 
ಕಾಂಡಾಲ (ನಾ). ಧಾನ್ಯಗಳನ್ನು ತುಂಬಿಡುವ ಬುಟ್ಟಿ ; ಬಿದಿರು 
ಗಳಿಂದ ಮಾಡಿದ ಗಳಗೆ; ಗೂಡೆ. [ಸಂ.] 
ಕಾಂಡಾಸನ (ನಾ). ಬಿಲ್ಲು; ಧನುಸ್ಸು: ಷಟ್ಟತಕಾಂಡಾಸನೋತ್ಸೇಧ 
ಶರೀರನುಂ (ಆದಿಪ. ೬-೬೦ ವ). "ಬಾಣಾಸನ' ಪರಾ. 
[ಕಾಂಡ 4+ ಆಸನ) 
ಕಾಂಡಿಕೆ (ನಾ). ಒಂದು ಬಗೆಯ ಬಳ್ಳಿ; ಹಾಲೆ: “ಹಾಲೆ ಕಾಂಡಿಕೆ 
(ಪಾಕಾಂ. ಕಾಟಕ್ಕೆ ತಾಡಗೆ) ಯಕ್ಕು?' (ಮ ಂಗರಾ. 
*ಕಾಂಡಿಕಾ-ಗಿರಿಕರ್ಣಿಕೆ” (ಓಷಧಿ. ೨೯). (ಸಂ. ಕಾಂಡಿಕಾ] 
ಕಾಂಡೀರ (ಗು). ೧. ಬಾಣಗಳಿಂದ ಸಜ್ಜಾದ; ಬಾಣಗಳನ್ನು 
ಧರಿಸಿದ (ನಾ). ೨. ಬಾಣಗಳೇ ಆಯುಧವಾಗಿ ಉಳ್ಳವನು; ಬಿಲ್ಲು 
ಗಾರ. ೩. ಒಂದು ಔಷಧಿ ಸಸ್ಯ: *ಕಾಂಡಕಟಕಃ - ಕಾಂಡೀರಃ 
(ಓಷಧಿ. ೩೨). [ಸಂ.) 
ಕಾಂಡೇಕ್ಷು (ನಾ). ೧. ಕೊಳವಳಿಕೆ ಗಿಡ: *ಇಕ್ಷುಗಂಧಾ, ಕಾಂಡೇಶುಃ, 
ಕೋಶಿಲಾಕ್ಷಃ, ಇನ್ನುರೂ, ಶುರಃ-೫ ಕೊ ವ 9ಕೆೇೇ ಹೆಸರುಗಳು? 
(ಸಿದ್ಧಾಂತಿ. ೧೧೯). ೨. ದರ್ಭೆ; ಕಾಡುಕಬ್ಬು; ಹುಚ್ಚುಕಬ್ಬು: 
“ ಕಾಂಡೇಕ್ಷು - ಬಿಳಿಯ ಕಬ್ಬು, ನಾಣಲು* (ಓಷಧಿ. ೨). [ಸಂ.] 


೧-೧). 


(ಪಾಕಾಂ. 


೪೪-೪೭); 


೧೬೭೫ 


5 


25 


30 


93 


43 


ಕಾಂತತ್ತೆ 


ಕಾಂಡೇರಿ (ನಾ). ಒಂದು ಬಗೆಯ ಬಳ್ಳಿ: “ಕಾಂಡೇರಿ ಪವಿಮೂರ್ತಿ 

ಶೃಂಖಲೆಯಸ್ಕಿ ವಳ್ಳಿ ಮಂಗುರವಳ್ಳಿ? (ಮಂಗರಾ. ೪೩-೪೩). 
(ಸಂ. ಕಾಂಡೇರೀ] 

ಕಾಂತೆ (ನಾ). ಕಕಾರೆದಲ್ಲಿ ಕೊನೆಗೊಳ್ಳುವ ಶಬ್ದ; ಕೊನೆಯಲ್ಲಿ 
ಕಕಾರವಿರುವಂಶಹುದು: ಕಾಂ ತಳಕ್ಕೆ... ಒಲ್ಕು- ಪ್ರವಾಹೇ 
(ಶಮಧಾ). [ಕ + ಅಂತ್ಯ) 

ಕಾಂತ್ಮ (ಗು). ೧. ಇಷ್ಟವಾದ; ಪ್ರಿಯವಾದ; ಅಸೇಕ್ಷಿಸಿದ. 
೨. ಸುಂದರವಾದ; ಮನೋಹರವಾದ: ತೇಜೋವಂತನಿಳಾವಂತ 
ನಿಂದುಮಂಡಳಕಾಂತಂ (ಸಂಪಭಾ. ೪-೧೮); ಚಂಚಚ್ಚಂಚರೀಕ 
ಪ್ರಕರಶುಕಕುಲಾಲಾಪ ಕಾಂತಂ ವಸಂತಂ (ಕಾದಂಉ. ೭೭೮). (ನಾ). 
೩. ಒಡೆಯ: ಗಂಡ; ಪತಿ: "ಉಂತಃ. . .ಅನುಕಃ - ಈ ೧೪ ಗಂಡಂ* 
(ಹಲಾಯು. ೮೨-೩೪೩) ; *ನಾಥನಿಂದ್ರಂ ಕಾಂತನೀಶ್ವರಂ . . . ಒಡೆ 
ಯಂಗೆ ನಾಮಮಕ್ಕುಂ” (ಮಂಗರಾ. ೬೭-೬) ; ಕಾಂತನಲ್ಲಿಗೊಲ್ಲಂಗನೆ 
ಬಂದಳ್‌ ' (ಪುಷ್ಪಪು. ೩-೧೨೧). ೪. ಪ್ರಿಯತಮ; ಪ್ರಿಯಕರನಾದ 
ವನು: ಕಾಂತರ ಬರವಾರ್ಗೆ ಹರ್ಷಮಂ ಪುಟ್ಟಿಸದೋ (ಪಾರ್ಶ್ವಪು. 
೯-೬೫) ; ಐದಿದಳ್‌ ಸಂಕೇತಭವನದೊಳ್‌ ಕಾದಿದ್ದ ಕಾಂತನೆಡೆಗೆ 
(ಜೈಮಿಭಾ. ೨೬-೯). ೫. ಕಲ್ಲು; ಶಿಲೆ. “ಚಂದ್ರಕಾಂತ, 
"ಸೂರ್ಯಕಾಂತ? ಪರಾ. ೬. ಮನೆ; ನಿವಾಸ: “ಮೆಟಕೆನಲ್ಲಿ 
ಮನೆಯಲ್ಲಿ ಕಲ್ಲಿನಲಿ ಪತಿಯಲ್ಲಿ ಪ್ರೀತಿಯಲಿ ಕಾಂತೆಮಕ್ಕುಂ* 
(ಮಂಗರಾ. ೧೫೪-೬೪). ೬. ಚಂದ್ರ. ೮. ಕಬ್ಬಿಣ: ಕಾಂತ ಅಂದರೆ 
ಕಬ್ಬಿಣ - ಈ ಪಾತ್ರೆಗಳನ್ನು ಉಪಯೋಗಿಸುವುದರಿಂದ ... ಪುಷ್ಟಿ 
ಯನ್ನೂ ಜರರಾಗ್ನಿಯನ್ನೂ ಹೆಚ್ಚಿಸುವುದು (ಸಕವೈ. ೪೭). ೯. ಕೃಷ್ಣ. 
೧೦, ಸ್ಕಂದ. ೧೧. ಸೂಜಿಗಲ್ಲು; ಅಯಸ್ಕಾಂತ. "ಕಾಂತ 
ಕ್ಷೇತ್ರ?, "ಕಾಂತತ್ವ? ಪರಾ. ೧೨. [ಕಾವ್ಯಮಾ] ಕಾವ್ಯಗುಣ 
ಗಳಲ್ಲಿ ಒಂದು: ಸದಭಿ ಕಮನೀಯ ಗುಣಮಪ್ಪುದು ನಿಯತಂ ಕಾಂತ 
ಮೆಂಬುದಭಿಗೀತಾರ್ಥಂ (ಕವಿರಾ. ೨-೬೪) ; ಕಾಂತಂ ಸಮುಚಿತಲೋ 
ಕೋದಂತಂ ನಿನ್ನುದಯದಿಂದಮುದಯ ಧರಿತ್ರೀಕಾಂತ ದಿನಕಾಂತಕುಲ 
ಕೇಳಿಂತೀ ಲೋಕಮೆ ಕೃತಾರ್ಥಮೆಂಬೀ ನುಡಿವೊಲ್‌ (ಉದಯಾ. ೫). 

[ಸಂ.1 

ಕಾಂತಕಾಮಿ (ನಾ). ಚಕ್ರವಾಕಪಕ್ಷಿ: “ಕಾಂತಕಾಮಿ-ಚಕ್ರಪಾಕ ಪಕ್ಷಿ” 
(ಓಷಧಿ. ೩೦). (ಸಂ. ಕಾಂತಳಾಮಿನ್‌] 

ಕಾಂತಕ್ಷೇತ್ರ (ನಾ). ಅಯಸ್ಕಾಂತ ಶಕ್ತಿಯ ಕ್ಷೇತ್ರ: ಕಾಂತವು ತನ್ನ 
ಸಮಿಾಪದಲ್ಲಿರುವ ಮತ್ತೊಂದು ಕಾಂತದ ಧ್ರುವಗಳ ಮೇಲೆ ಬಲ 
ಪ್ರಯೋಗ ಮಾಡುವುದೆ, ಇಂತಹ ಬಲವು ಕಂಡುಬರುವ ಸ್ಥಳವನ್ನು 
ಕಾಂತಕ್ಷೇತ್ರ (34288೮10 `8616) ವೆಂದು ಕರೆಯುತ್ತಾರೆ. (ಭೌತವಿ. 
೩೧೦). [ಕಾಂತ್ಮ + ಕ್ಷೇತ್ರ] 

ಕಾಂತಗುಣ (ನಾ). - ಕಾಂತ: ಲೋಕದ ಪರಿಸ್ಥಿತಿಯನ್ನು ಮಾರ 
ದಂತೆ ಹೇಳುವುದು ಕಾಂತಗುಣ (ಭಾರಮಾ. ೧೮೫). 

[ಕಾಂತ್ಯ + ಗುಣ್ಯ] 

ಕಾಂತಚೋದನೆ (ನಾ). ಕಾಂತಶಕ್ತಿಯನ್ನು ಚೋದನೆಯಾಗು 
ವಂತೆ ಮಾಡುವುದು: ಕಾಂತಶಕ್ತಿಯನ್ನಾಗಲೀ ವಿದ್ಮುಚ್ಛಕ್ಲಿಯನ್ನಾ 
ಗಲೀ ಚೋದನೆಯಾಗುವಂತೆ ಮಾಡುವುದು ; ಕಾಂತ (ಶಕ್ತಿ) ಬೋದನೆ, 
ವಿದ್ಯುಚ್ಛ ಕ್ತಿಚೋದನೆ (12601102. ಇಂಕನಿ). [ಕಾಂತ್ಯ ಚೋದನೆ] 

ಕಾಂತತ್ವ (ನಾ). ಕಾಂತಶಕ್ತಿ: ಕಾಂತತ್ವ ಮತ್ತು ವಿದ್ಮುತ್ತು 
(Magnetism, and Electricity) ಇವುಗಳು ನೇರವಾಗಿ ನಮ್ಮ ಇಂದ್ರಿಯ 
ಗಳಿಗೆ ಗೋಚರವಾಗುವುದಿಲ್ಲ (ಭೌತವಿ. ೩೦೮). [ಸಂ.) 

106 


ಕಣಇಂತಧ್ರುವಸೂಚಿ ೧೬೭೬ 


ಕಾಂತಧ್ರುವಸೂಚಿ (ನಾ). ಉತ್ತರಮುಖಿ; ದಿಕ್ಸೂಚಿ: “ಕಾಂತ 

ಧ್ರುವ ಸೂಚಿ; ಉತ್ತರಮುಖಿ; ದಿಕ್‌"ಸೂಚಿ? (0೦mp೩ss. ಇಂಕನಿ). 
[ಕಾಂತ 4 ಧ್ರುವ ಸೂಚಿ] 

ಕಾಂತಪುಷ್ಟ (ನಾ). ಒಂದು ಬಗೆಯ ಹೂವು ; ಕೋವಿದಾರಪುಷ್ಟ; 
ಕಂಚಿವಾಳ: “ಕಾಂತಫುಷ್ಟ - ಕಂಚಿವಾಳ” (ಓಷಧಿ. ೩೦). [ಸಂ.]| 5 

ಕಾಂತಬಲಮಾಪಕ (ನಾ). “ಕಾಂತಬಲಗಳನ್ನು (ಮು., ಭೂಮಿಯ 
ಅಯಸ್ಕಾಂತ ಬಲಗಳನ್ನು) ಅಳೆಯುವ ಸಲಕರಣೆ (Mಜ೩gಗ!ಂ- 
ಬೀ. ಇಂಕನಿ). (ಕಾಂತ 4 ಬಲ * ಮಾಪಕ) 

ಕಾಂತಮಾಪಕ (ನಾ). - ಕಾಂತಬಲಮಾಪಕ: ಸೂಚಿಯು ಅಂಶಗಳ 
ಗುರುತುಗಳ ಮೇಲೆ ತಿರುಗುವುದರಿಂದ ಕಾಂತವು ಯಾವ ದಿಕ್ಕಿಗೆ ತಿರುಗಿ |10 
ಕೊಂಡಿದೆಯೆಂದು ಗೊತ್ತುಮಾಡಬಹುದು. ಇಂತಚ ಉಪಕರಣಕ್ಕೆ 
ಕಾಂತಮಾಪಕವೆಂದು (8೬೩8೧೦೭೧೧೮೭೮೯) ಹೆಸರು (ಭೌತವಿ. ೩೧೬). 

[ಕಾಂತೃ 4 ಮಾಪಕ] 

ಕಾಂತಲಕೆ (ನಾ). ಒಂದು ಜಾತಿಯ ಮರ; ನಂದಿಮರ(*). [2] 

ಕಾಂತಶಕ್ತಿ (ನಾ). ಅಯಸ್ಕಾಂತ ಶಕ್ತಿ: ಪರಮಾಣುಗಳಿಂದ |15 
ವಿದ್ಯುಚ್ಛಕ್ತಿ, ಕಾಂತಶಕ್ತಿ, ಗುರುತ್ವಶಕ್ತಿ ಮೊದಲಾದುವುಗಳುಂಟಾಗು 
ವಂತೆ...ಶಕ್ತಿ ಉಂಟಾಗುತ್ತದೆ (ನಿಶೆಉ. ೨೩೪).  [ಕಾಂತ್ಮ + ಶಕ್ತಿ) 

ಕಾಂತಸದ್ಮ (ನಾ). ಗಂಡನ ಮನೆ; -ಪತಿಗೃಹ : ಎಂತು ಕಳುಹುವೇ। 
ಸುತೆಯ, .. ಚಿಂತೆ ಚಿತ್ತೆಕೆ ಏರಿದು ಕಾಂತಸದ್ಮಕೆ (ಶಾಕುಂತ, ೫೨ 


ಆಡಿ ಬ). [ಕಾಂತೃ + ಸದ್ಮ) 20 
ಕಾಂತಳೆಗಿ (ನಾ). -ಕಾಂತಲಕ: *ಕಾಂತಳಗಿ- ನಂದಿವೃಕ್ಷ” 
(ಓಷಧಿ. ೩೦). i [೮ ಕಾಂತಲಕ] 


ಕಾಂತಾಂತಿಕೆ (ನಾ). ಬಹುಮನೋಹೆರವಾದುದು ; ಅತಿಸುಂದರ 
ವಾದುದು (?) : ಸಂತತಮಿಂತಕ್ಕುಂ ಕಾಂತಾಂತಿಕಮತಿಶಯದ ಲಕ್ಷ್ಮ 
ಲಕ್ಷಣಯುಗದಿಂ (ಕವಿರಾ. ೩-೯೦). [ಕಾಂತ + ಆಂತಿಕ) 25 

ಕಾಂಶಾಕದಂಬ (ನಾ). ಹೆಂಗಸರ ಗುಂಪು; ಸುಂದರಿಯರ 
ಸಮೂಹ: ಆ ಮಹಾವನಂ... ಕಾಂತಾಕೆದಂಬದಂತೆ ಲೋಹಿತ 
ಚಂದನಾಲಂಕೃತಮುಂ ತಮಾಲಪತ್ರಶೊ ಭಿತಮು ೦ (ಚಂದ್ರಪು. 
೫-೫೨ ವ), ಕೇಳಿದನು ಕಾಂತಾಕದಂಬದ ಘೋಳುಗಳ ಘೋಳೆಂಬ 
ನಗೆಗಳ (ಕುವ್ಯಾಆ. ೧೪-೧೨). (ಸೆಂ. (ಕಾಂತಾ * ಕದಂಬ)] 30 

ಕಾಂತಾಕೌಂತೇಯ (ನಾ). ಸುಂದರಿಯರಿಗೆ ಅರ್ಜುನನಂತಿರು 
ವವನು; ಮನಸ್ಸನ್ನು ಸೆಳೆಯುವವನು ; ಒಂದು ಬಿರುದು: 
ಭಾಷಾಚತುರ್ಭುಜಂ ಸುಜನಮಕರಧ್ವಜಂ (ಕಾ]ನ್ತಾಕೌನ್ರ್ರೇಯಂ ಪತಿ 
ಹಿತವೈನತೇಯ[0] (A. VI, ೫೭೧-೩೫ ; 1077). 

[ಸಂ. (ಕಾಂತಾ 4 ಕೌಂತೇಯ) 

ಕಾಂಶಾಜಾಲ (ನಾ). ಎ ಕಾಂತಾಕದಂಬ : ಕಾಂತಾಜಾಲ ಕೆದಜಿದ 

ಕೇಶದಿಂದವಿ ಗೋಳಿಡುತ್ತಿರೆ (ಕೌಶಿರಾ. ೩೭-೫). 
[ಸೆಂ. (ಕಾಂತಾ + ಜಾಲ)] 

ಕಾಂತಾತತಿ (ನಾ). ಎ ಕಾಂತಾಕದಂಬ: ಯೌವನಶ್ರೀಭರಂ ಸಲೆ 
ಕಾಂತಾತತಿಗೆಲ್ಲ ಮೂರ್ಬತ ವಸಂತಂ ಸಂತತಂ ನಂದನಾವಲಿಗೆಲ್ಲಂ| 40 
(ಜಗವಿ. ೨-೬). [ಸೆಂ. (ಕಾಂತಾ + ತತಿ)) 

ಕಾಂತಾದರ್ಶಿ (ನಾ). ಮನೋಹರವಾದ ಆದರ್ಶವುಳ್ಳವನು (?): 
ಧರೆಯೊಳಗೆ ಶುಚಿಯಹನು ವೈಶ್ವಾನರನು ಕಾಂತಾದರ್ಶಿಯಹ [ಪಾಠಾಂ. 
ಮಾಯಾಕ್ರಾಂತಿ ಹಿಂಗದ] ಕವಿವರನು... ಈ ನಾಲ್ವರುಗಳಲ್ಲದೆ 
ಭುನನದೊಳಗನೈತ್ರವಿಲ್ಲ (ಕುವ್ಯಾಉ. ೬-೧೧೭). 45 

(ಸಂ. ಕಾಂತಾದರ್ಶಿನ್‌) 


95 


ಜಂತಿ 


| ಕಾಂಶಾದಿ ವಟಿಕೆ (ನಾ). ಒಂದು ಬಗೆಯ ಔಷಧ (?) : ಕೆಮ್ಮಿಗೆ... 


ಜಂಬ್ವಾದಿ ಗುಳಿಗೆ, ಕಾಂತಾದಿವಟಕ; ಹರಿದ್ರಾವಟಕ. , “ಶುದ್ಧ ರಸವಟಳ 
ಇವನ್ನು ಕೊಳ್ಳುವುದು (ವಿವೈವಿ. ೧೫೬). [ಕಾಂತಾದಿ * ವಟಕ ?] 

ಕಾಂತಾನತಿಮಾಪಕೆ (ನಾ). “ಅಯಸ್ಕಾಂತಸೂಚಿಯ ಆನತಿಯಿಂದ 
ಭೂಮಿಯ ಅಯಸ್ಕಾಂತ ಬಲದ ಲಂಬತೀವ್ರತೆಯನ್ನುಅಳೆಯುವ 
ಸಲಕರಣೆ”, 10011೩೦೧೮೮. ಇಂಕನಿ). [(ಕಾಂತ್ಮ + ಅನತ್ಕಿ4 ಮಾಪಕ] 

ಕಾಂತಾನುಕೂಲ (ನಾ). ೧. ಮನೋಹರವಾಗಿ ಹೊಂದಿಕೊಂಡಿ 
ರುವ ತೀರ, ದಂಡೆ. ೨. ಗಂಡನಿಗೆ ಹಿತವಾಗಿ ವರ್ತಿಸುವಿಕೆ : 
೧, ೨.: ನೆರೆ ಸತಿವ್ರತೆಯಂತೆ ಕಾಂತಾನ:ಕೂಲದಿಂ ಧರೆಯ ಮಂಡಲ 
ದಂತೆ ಕುವಲಯಾನ್ವಿತದಿಂದೆ ಸರಸಿ ಶೋಭಿಸುತಿರ್ದುದು (ನವನೋ. 
೮-೩೩). [ಕಾಂತೃ * ಅನುಕೂಲ] 

ಕಾಂತಾರ (ನಾ). ೧. ಅಡವಿ; ಕಾಡು: “ಅರೆಣ್ಮಂ . . . ಕಾಂತಾರಂ 
ದಾ ಈ ಅಡವಿನ (ಹಲಾಯು, ೩೫-೫೭); ಘೋರಕಾಂತಾಳಾರಮ 
ನೊಂದು ಬೇಗೆ ಪರಿವಂತು ರಥಂ ಪರಿದತ್ತು ವೈರಿ ಕಾಂತಾರಮನಲ್ವಲ 
(ಪಂಪಭಾ. ೮-೯೮); ಈ ಕಾಂತಾರ ನಿರ್ಜಲವೈದಲಂ ಗೆ ಭಾರ 
(ಕುವ್ಯಾಅ. ೨೩-೧೨). ೨. ಕಷ್ಟವಾದ ದಾರಿ; ದುರ್ಗಮವಾದ 
ಮಾರ್ಗ : “ಅಶಿ ಬೆಟ್ಟತ್ತೆನಿಪ್ಪ ಪೆರ್ಬಟ್ಟಿಯೇಂ ಕಾಂತಾರಮೆಂದೆಂಬುದು” 
(ಮಂಗರಾ. ೧೪೧-೧೪) ; *ಅಸ್ಥಿರ ಹೆದ್ದಾರಿಗಳುಂ ಪ್ರಸ್ತುತವಹ ವಿಪಿನ 
ವೆರಡು ಕಾಂತಾರಾಖ್ಯಂ” (ನಾನಾಕಂ. ೧೩೩) (ಸಂ, 

ಕಾಂತಾರಕ (ನಾ). ಒಂದು ಬಗೆಯ ಕೆಂಪು ಕಬ್ಬು. [ಸಂ.] 

ಕಾಂತಾರಚರ್ಯೆ (ನಾ). [ಜೈನ] ಕಾಡಿನಲ್ಲಿ (ಭಿಕ್ಷೆಗಾಗಿ) ಸಂಚರಿ 
ಸುವುದು (?) : ಸುಗುಪ್ತಿ ಗುಪ್ತರೆಂಬ ಗಗನಚಾರಣಯುಗಲಂ ... 
ಮಾಸೋಪವಾಸದ ಪಾರಣೆಯೊಳ್‌ ಕಾಂತಾರಚರ್ಯೆಗೆ ಬರ್ಪೆದುಂ 
(ಪಂರಾಮಾ, ೮-೬೭). "ಕಾಂತಾರಭಿಕ್ಷೆ' ಪರಾ. 

[ಕಾಂತಾರ + ಚರ್ಯೆ] 

ಕಾಂಶಾರಭಿಕ್ಷೆ (ನಾ). ಎ ಕಾಂತಾರಚರ್ಯೆ : ತನ್ಮುನಿಯುಗಳಂ ... 
ಯೋಗ್ಮಕಾಲಾಪೇಕ್ಷೆಯಿಂ ಕಾಂತಾರಭಿಕ್ಷೆಗೆ ಬರುತಿರೆ (ಪಂರಾಮಾ. 
೨-೫೨ ವ). [ಕಾಂತಾರ *- ಭಿಕ್ಷೆ) 

ಕಾಂತಾಸಮ್ಮಿತ (ನಾ). [ಕಾವ್ಯವಿಸಾ] ಪ್ರೇಯಸಿಯಂತೆ ವಿಷಯ 
ಗಳನ್ನು ಪ್ರಿಯವಾಗಿ ತಿಳಿಸುವ ಸಾಹಿತ್ಯ; ಲಲಿತ ಸಾಹಿತ್ಯ: 
ಮನಸ್ಸಿಗೆ ಸಂತೋಷವಾಗುವ ವಿಷಯಗಳನ್ನು ರಮಣೀಯವಾದ ರೀತಿ 
ಯಲ್ಲಿ ಹೇಳುತ್ತ ನಮ್ಮ ಮನಸ್ಸನ್ನು ಸೆಳೆದುಕೊಂಡು ಕರ್ತವ್ಯಾಕರ್ತವ್ಯ್ಮ 
ಗಳ ಸತ್ಛಲದುಷ್ಭಲಗಳು ನಮ್ಮನಮ್ಮ ಮನಸ್ಸಿಗೇ ತಾನಾಗಿಯೇ ಅಂಟು 
ವಂತೆ ಪ್ರತಿಪಾದಿಸುವ ಕಾವ್ಯನಾಟಿಕಾದಿಗಳು "ಕಾಂತಾಸಮ್ಮಿತ ' (ಕೈಪಿಡಿ. 
೧೬೮ ಅಡಿಟ). [ಸಂ. (ಕಾಂತಾ * ಸಮ್ಮಿತ)] 

ಕಾಂತಿ (ನಾ). ೧. ಬೆಳಕು; ಹೊಳಪು; ತೇಜಸ್ಸು; ಕಿರಣ: 
«ಮಿನುಗು ತೊಳಪುಂ ಮಿಜಂಗು ತಳೆಗದಿರ್ಪೊಳಪು ಹಬೆ ಮಿಂಚು ಡಾಳಂ 
ತಾವೆನಲ್ಯಾಂತಿಗೆ ಪೆಸರ್‌ ” (ಕಬ್ಬಿಕ್ಕೆ. ೨೪). ಬೆಟ್ಟಿಗಳ ಗುಲಾಬಿ ಬಣ್ಣದ 
ಶಿಖರೆಗಳು ಉದಯಿಸುತ್ತಿದ್ದ ಸೂರ್ಯನ ಕಾಂತಿಯಲ್ಲಿ ಪ್ರಕಾಶಿಸು 
ತ್ತಿದ್ದವು. (ಮಲೆನಾ. ೧೮). ೨. ಬಯಕೆ; ಅಪೇಕ್ಷೆ. ೩. ಚೆಲುವು; 
ಶೋಭೆ; ಸೌಂದರ್ಯ; ಲಾವಣ್ಯ: “ಲಕ್ಷ್ಮೀ, ಶ್ರೀ, ಕಾಂತಿ, 
ವಿಭ್ರಮಮೆಂಬಿವು ಶೋಭೆಯಲ್ಲಿಯುಂ ವರ್ತಿಸುಗುಂ? (ಹಲಇಯು. 
೧೩೫-೨೭). ೪. ದೇಹಕ್ಕೆ ಮಾಡಿಕೊಳ್ಳುವ ಅಲಂಕಾರ. (8). 
೫, ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು: ಚಂದ್ರನಾದೊಡೆ... 
ಕಾಂತಿ, ಜ್ಕ್ಯೋತ್ಸ್ನೆ, ಶ್ರೀ, ಅಂಗದೆ, ಪೂರ್ಣಿ, ಅಮೃತ, ಕಾಮದಾಯಿಶಿ 
ಎಂಬ ಸೋಡಶ ಕರೆಗಳಿಂ ಭರಿತನಾಗಿ (ವಿವೇಕ. ೨೬೭). 


ಕಾಂತಿಗುಂದು 


೬. [ಕಾವ್ಯಮಾ] ಹತ್ತು ಕಾವ್ಯಗುಣಗಳಲ್ಲಿ ಒಂದು: ಶ್ಲೇಷ. 
ಪ್ರಸಾದ, ಸಮತೆ, ಮಾಧುರ್ಯ, ಸುಕುಮಾರತೆ, ಅರ್ಥ ವ್ಯಕ್ತಿ, 
ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿಗಳೆಂಬ ದಶ ಪ್ರಾಣವಿಡಿದು 
(ವಿನೇಕ. ೨೨೬). ೭. [ಸಂಗೀತ] ಜೋಡಣೆ; ಮೇಳ (?) : ಕಾಳಸಿ 
ಬೈಸಿಕೆ ಪಟ್ಟ ಕಾಂತಿ ಕೊಂಕಣಿ ಕನುಜಾಯಿ. 
ಮೇಆಕಿದು ಬಾಜಿಸಿದಂ ಮುರವೈರಿ ವಾಸಮಂ ls ೫-೩). 
[ಸಂ.] 

ಕಾಂತಿಗುಂದು (ಕ್ರಿ). ಕಳೆಗೆಡು; ನಿಸ್ತೇಜವಾಗು; ಮಂಕಾಗು: 

ಕಾಂತಿಗುಂದುತ್ತಿದೆ ನಕ್ಷತ್ರಾಳಿ (ರಾಜಶೇ. ೧೩-೪೫). 
[ಕಾಂತಿ + ಕುಂದ್ಕು] 

ಕಾಂತಿಗೂಡು (ಕ್ರಿ). ಕಾಂತಿಯನ್ನು ಹೊಂದು; ಅಂದವಾಗು ; 
ಕಳೆಗೊಳ್ಳು : ಏರಿದು ಭೂಷಣ ಕಾಂತಿಗೂಡಿದ ಕದಸಿನ ಗರುವನಾರು 
(ಕಂನವಿ. ೯-೧೧೨). [ಕಾಂತಿ-4 ಕೂಡು] 

ಕಾಂತಿಗೆಡು (ಕ್ರಿ). - ಕಾಂತಿಗುಂದು: ಮಾಸಾಧಿಪರ್‌ ಕಾಂತಿಗೆಟ್ಟಿರೆ 
ಗರ್ಭಕ್ಕತಿ ಪೀಡೆ (ಜಾತತಿ. ೩-೪). [ಕಾಂತಿ + ಕೆಡು] 

ಕಾಂತಿದೋಲು (ಕ್ರಿ). ಕಾಂತಿಯುಂಟಾಗು; ಕಳೆದೋರು: 
ಮಾಜಾತು ಭುಜಶಕ್ತಿ ಮಿತಿಯಿಲ್ಲ ತನು ಕಾಂತಿದೋಜಕಿತು ಕಂತುನಂದನಗೆ 
(ಮೋಹತ. ೩೪-೧೯). [ಕಾಂತಿ ತೋಣಂ (೮ ತೋಮಲ್‌)] 

ಕಾಂತಿಪೆರ (ನಾ). ಒಂದು ಬಗೆಯ ಸ ಸಸ್ಯ; ದವನ: ಕಾಂತಿಪರ - 
ದವನ” (ಓಷಧಿ. ೩೦). [?] 

ಕಾಂತಿಭಾಸ (ನಾ). ಬೆಳಕಿನ ಆಭಾಸ: ಅಕ್ಷಿಪಟಲವು ಕೆರಳಿ ಕಣ್ಣು 
ಗುಡ್ಡೆಯ ಮೇಲೆ ಒತ್ತುವುನರಿಂದ ಉಂಗುರುಂಗುರಗಳಾಗಿ ಕಾಣಿಸಿ 
ಕೊಳ್ಳುವ ಬೆಳಕಿನ ತೋರ್ಕೆ: ಕಾಂತಿಭಾಸ (Phosphೀಗೀ. ಇಂಕನಿ). 

[ಕಾಂತಿ + ಭಾಸ] 

ಕಾಂತಿಮಂತೆ (ನಾ). ೧. ಕಾಂತಿಯನ್ನುಳ್ಳವನು ; ತೆೇಜಸ್ತಿ: 
ಭದ್ರಾಕಾರನುಂ ಕಾಂತಿಮಂತನುಮಭಿರೂಪನುಮಾದಂ ( ಶಾಂತಿಪು. 
೯-೮೩ ವ). ೨, ಚಂದ್ರ. (ಸೆಂ. ಕಾಂತಿಮತ್‌ 

ಕಾಂತಿಮುದ್ರಣ (ನಾ). ಒಂದು ಬಗೆಯ ಮುದ್ರಣ. ಐ ರಬ್ಬರು 
ನಯಗಂಬಳಿಯ ಮೇಲೆ ಜಿಡ್ಡುಮಸಿಯಿಂದ ಚಿತ್ರ ಅಥವಾ ಅಕ್ಷರ 
ವನ್ನು ಬರೆದು ಪ್ರತಿ ತೆಗೆಯುವ ವಿಧಾನ: ಕೆಲವು ಕಾಲಾನಂತರ 
ಲೋಹದ ತಗಡಿಗೆ ಬದಲಾಗಿ ರಬ್ಬರ್‌ ನಯಗಂಬಳಿಯನ್ನು ಉಪಯೋ 


ಗಿಸಲಾರಂಭಿಸಿದರು. ಇವುಗಳಿಗೆ ಕ್ರಮವಾಗಿ “ಕಾಂತಿಮುದ್ರೃಣ ” 
ಅಥವಾ "ಫೋಟೋ ಲಿಥೋಗ್ರಫಿ? ಮತ್ತು *“ಫೋಟೋಲಿಥೋ 
ಆಫ್‌ ಸೆಟ್‌” ಎಂದು ಹೆಸರು (ಮುದ್ರಕ. ೪). 


(ಕಾಂತಿ * ಮುದ್ರಣ) 
ಕಾಂಶಿಯಿಡು (ಕ್ರಿ). ಹೊಳಪಿಡು ; ಬೆಳಗು: ಪುಣ್ಯದ ಚಿತ್ತಂ ಬೆಳಗು 
ವಂತೆ ದಂತಪಂಕ್ತಿಯಂ ಕಾಂತಿಯಿಟ್ಟು (ಬಸರ. ೪-೬೩). 
[ಕಾಂತಿ + ಇಡು] 
ಕಾಂತಿವಂತ (ನಾ). - ಕಾಂತಿಮಂತ ೧: ಇಂದ್ರಂಟೋಲ್‌ ವಿಭವ 
ಯುತಂ ಚಂದ್ರಂಬೋಲ್‌ ಕಾಂತಿವಂತಂ (ಶಮದ. ೨೧೪ ಪ್ರಯೋ). 
(೮. ಸೆಂ. ಕಾಂತಿಮತ್‌] 
ಕಾಂತಿವರ್ಧಕ (ಗು). ೧. ಕಾಂತಿಯನ್ನು ಹೆಚ್ಚಿಸುವ; ಅಂದ 
ಗೊಳಿಸುವ. (ನಾ). ೨. ಅಂದಗೊಳಿಸುವ ವಸ್ತು ; ಅಂಗರಾಗ; 
ಪ್ರಸಾಧನ ವಸ್ತು: ಕೂದಲು, ಚರ್ಮ ಅಥವಾ ಮುಖಚ್ಛಾಯೆ - 
ಇವನ್ನು ಅಂದಗೊಳಿಸುವ (ವಸ್ತು): ಆಂಗರಾಗ ; 
(Cosmetic. ಇಂಕನಿ). [ಕಾಂತಿ ೬ ವರ್ಧಕ] 


ಸಸ ಸಉಿಿಿ್ಯ್ಮಸ ಸಸ ಸ, ಸಸ ೋಲ್ರ್ಬ ಸಸ ್ರ್ರ್ರ್ಯಸಸ್ಯ್ಯಸ್ಕ್ಯಲಚ್ರ್ಪ್ಪಚಸಸ್ಯಸಸೃಂಸ್ತ್ರ್ರ್ರ್ರ್ರ —— 
SE 


೧೬೭೭ 


20 


25 


93 


40 


ಕಾಂತಿವರ್ಧಕ |48 


ಕಾಂದಿಶೀಕೆ 


ಕಾಂತಿನಿಡಿ (ಕ್ರಿ). ಕಾಂತಿಯನ್ನು ಹೊಂದು; ಅಂದವಾಗು; ಕಳೆ 
ಗೊಳ್ಳು.: ಕೇರಿಕೇರಿಯಲಿ ಪನ್ನೀರ ಚಳಯ ರನ್ನದೋರಣ ಪೊಂಗು 
ರುಜುಗಳು ಮೇರೆಯಿಲ್ಲದೆ ಕಾಂತಿವಿಡಿದುವು (ಕಂನನಿ. ೨೩-೨೬). 
[ಕಾಂತಿ * ಓಡಿ] 


. ಪೆಬ್ಲಣೆ ಕಳೆಯೆಂದಿವಂ| 5, ಕಾಂತಿಸ್ತಂಭ (ನಾ). ದೀವಿಗೆಯ ಕಂಬ: “ಆ ದೀಸ್ತಿಯಿಹ:ದು ಕಾಂತಿ 


ಸ್ತಂಭಮನಸಿಕ್ಕುಂ ಕ (ಮಂಗರಾ. ೬೧೧೧೮, [ಕಾಂತಿ * ಸ್ತಂಭ] 

| ಕಾಂತಿಹೀನ (ಗು). ಕಾಂತಿಯಿಲ್ಲದ; ಅಂದವಿಲ್ಲದ ; ಕಳೆಯಿಲ್ಲದ. 
"ಕಾಂತಿಹೀನತೆ' ಪರಾ [ಕಾಂತಿ + ಹೀನ] 

ಕಾಂತಿಹೀನತೆ (ನಾ). ಕಾಂತಿಯಿಲ್ಲದಿರುವಿಕೆ; ಅಂದವಿಲ್ಲದಿರುವಿಕೆ ; 
ಮಂಕು: ಈ ಕಲಾವಿದರೆಲ್ಲರ ಕೃತಿಗಳಲ್ಲೂ ಒಂದು ಬಗೆಯ ಕಾಂತಿ 
ಹೀನತೆ, ವಿವರ್ಣತೆ ಕೆಂಡು ಬರುವುವು (ಭಾರದ. ೫೩೩). 

[ಸೆಂ. ಕಾಂತಿಹೀನತಾ] 

ಕಾಂತೆ (ನಾ). ೧. ಹೆಂಗುಸು; ಸ್ರೀ: “ಭಾವಿಸಿ ನಿತಂಬಿನಿ...ಸ್ತ್ರೀ 
ವನಿತೆ ನಾರಿ ಯೋಪಿತ್ಯಾಂತೆ ಮಹಿಳೆಯಬಳೆ? (ಮಂಗರಾ, ೮೯-೧) ; 
ಕಾಂತೆ ಪೊದಜ್ಹ ನಾಣ ಭರದಿಂದೆ (ಪಂಪಭಾ. ೩-೭೮); ಘನಮಹಿಮ 
ನಮೋಯೆನುತ ಕೈಮುಗಿದಿರ್ದಳಾ ಕಾಂತೆ (ತೊರರಾ. ೧-೧೨-೨೧). 
೨. ಹೆಂಡತಿ; ಪ್ರಿಯೆ: ತನ್ನ ಬೆರಳುಂಗುರೆಂಗೊಟ್ಟು ಸಂತೈಸಿ ವೃಷ 
ಕೇತು ಕಾಂತೆಯಂ ಬೀಳ್ಕೊ ೦ಡನು (ಜೈ ಸಾ ೪-೧೨). 

"ಗಂ. ಕಾಂತಾ] 

ಕಾಂತ್ಯಾಕರ (ನಾ). ೧. ಪ್ರಕಾಶದ ನೆಲೆ; ಚಂದ್ರ. ೨. ಚೆಲುವಿನ 
ಕೆಲೆ ೧,೨: SRLS ಕಾಂತ್ಕಾ ಸನಿ 
ತ್ವದೀಯ ಮುಖಶಶಿಯುಂಬಾಗಿರೆ ತತಿಯಷೆ!ಪ್ರಕೆಂಟದು ನಿರುತಂ 
ಶ್ಲೇಷಾನುವಿದ್ಧ ಮಪ್ಪಾ ಕ್ಷೇಪಂ (ಕವಿರಾ. ೩-೧೦೨). [ಕಾಂತಿ * ಆಕರ] 

ಕಾಂತ್ಯಾಸ್ಪದ (ನಾ). ೧. ಕಿರಣಗಳಿಗೆ ನೆಲೆಯಾದವನು. ೨. ಚೆಲು 
ವಿಗೆ ನೆಲೆಯಾದವನು: ೧, ೨: ಉದಯಾರೊಡಂ ಕಾಂತ್ಯಾಸ್ಪದನನು 
ರಕ್ತಾತ್ಮ ಮಂಡಲಂ ಕುಮುದಕರಂ ಮೃದುತರ ಕ ರಂ ಸ ದತಿ 
ಮು ಲೋಕಕ್ಕೆ ಪಡೆಗುಮಿಂತೀ ರಾಜಂ (ಕವಿರಾ. ೩-೧೦೯). 

[ಕಾಂತಿ + ಆಸ್ಪದ) 

ಕಾಂದರ್ಬೊ (ನಾ). ಒಬ್ಬಾತನ ಹೆಸರು: ಸೇನ್ಡ್ಚೃಕ ಮಹಾ 
ರಾಜರ್ನಾಯರಿಣ್ಣಮುಂ ಜೆಳುಗೂರಾಳ್ಗೆಯನಾಳುತ್ತುಂ ಕಾನ್ಮರ್ಬೊ 
ರಧಿಳಾರಿಗಳಾಗೆ (ಎಕ. ೪11, ಶಿಕಾರಿ. ೧೫೪-೫; ಸು. 885), (1?) 

ಕಾಂದಲ್‌ (ನಾ). ಒಂದು ಬಗೆಯ ಸಸ್ಯ: ಕಾಂದಲ್‌, ಮದ, ಉಪ್ಪಾತಿ 
(ಮೈಔಗಿ, ೧೧-೧೮೫). [?) 

ಕಾಂದನ (ನಾ). (ಕಾವಲಿಯಲ್ಲಿ ಅಥವಾ ಬಾಣಲೆಯಲ್ಲಿ) ಬೇಯಸಿದ 


ಅಥವಾ ಹುರಿದ ರೊಟ್ಟಿ, ಮೊದಲಾದುವು. [ಸಂ.] 
ಕಾಂದವಿಕೆ (ನಾ). ೧. ರೊಟ್ಟಿ ಸುಡುವವನು; ಭಶ್ಷ್ಯಮಾಡು 
ವವನು. ೨. ಮಿಠಾಯಿ ಮಾಡುವವನು. [ಸೆಂ.] 


ಕಾಂದಾಭಜಿ (ನಾ). ಈರುಳ್ಳಿಯ ಬಜ್ಜಿ : ದೋಸೆ, ಇಡ್ಡಲಿ, ಕಾಂದಾ 
ಭಜಿ... ಇನ್ನೂ ಏನನ್ನೊ ಒಂದು ಉಸಿರಿನಲ್ಲಿ ಹೇಳಿಬಿಟ್ಟಿನು 
(ಚೆಂದುಟಿ, ೪೦). [«- ಮರಾ. ಉಂದಾಭಜೇ) 
ಕಾಂದಿಶೀಕ (ನಾ). ದಿಕ್ಕುಗೆಟ್ಟವನು; ದಿಗ )ಮೆಯಿಂದ ಓಡು 
ವವನು; ಭಯದಿಂದ ಪಲಾಯನ ಮಾಡುವನು: “ನಷ್ಟಃ, ಗೃಹೀತ 
ದಿಕ್‌, ಕಾಂದಿಶೀಕಃ, ಭಯದ್ದು ಅತಃ - ಈಳ೪ ದೆಸೆಗಟ್ಟಿ ವಂ? (ಹಲಾಯಂ. 
ದ್ರವಿಳಶ್ಷಮಾಪರಿವೃಢಂ ಬೆನ್ನಿತ್ತಂ. . . ಪಾತಿತ :ದ್ವಿಪ 
ಪತಾಕಂ ಕಾಂ[ದಿ]ಶೀಕಂ ಭಯಾಕುಳಿತಾನೀಕಂ (ಸೌಇಇ. 
[ಸಂ.) 


೭೯-೩೨೫); 
XX, 
೨೧-೨೬ ; 1019). 


ಕಾಂದಿಸಿಆತೆ ೧೬೭೮ 


ಕಾಂದಿಸೀಕತೆ (ನಾ). ದಿಕ್ಕುಗೆಡುವಿಕೆ; ದಿಗ್ಭ ಮೆ; ಹೆದರಿದ ಸ್ಥಿತಿ: 
ಘಟಕರ್ನತನಯ ಕುಂಭಂ ಮಡಿಯೆ ನೋಡಿ ಖಳಭಟರೆಲ್ಲ ಕಾಂದಿಸೀ 
ಕತೆಯಿಂದಮೋಡುತಿರೆ (ವೆಂಕಾರಾ. ೬-೩೮-೧). 
[ಆ ಸೆಂ. ಕಾಂದಿಶೀಕತಾ] 
ಕಾಂದೇನವಮಿ (ನಾ). (ಉಕ) ಆಷಾಢ ಶುದ್ಧನವಮಿ. ೫ ಆ ದಿನ 
ವಿಶೇಷವಾಗಿ ಈರುಳ್ಳಿಯಿಂದಲೇ ಅಡುಗೆಮಾಡುವರು : ಮನೆ 
ಯಲ್ಲಿ ಮಾವಿನ ಹಣ್ಣಿನ ವಾಸನೆ ಇಡಗಿದೆ. ಮೇಲಾಗಿ ಇಂದು 
"ಕಾಂದೇನವಮಿ?! (ಸ್ಮೃತಕಿಚ. ೧೦೩). 
[4- ಮರಾ. ಕಾಂದೇನವಮಾ] 
ಕಾಂಪಿಲ್ಯ (ನಾ). ಒಂದು ಬಗೆಯ,ಸಸ್ಯು: “ಕಾಂಪಿಲ್ಮಃ.. . ಯೆಂಬುವ 
ಓಸಧಿ. ಇದನ್ನು ಘಟ್ಟದ ಕೆಳಗೆ "ವಸಾರೆ' ಎನ್ನುವರು” (ಸಿದ್ಧಾಂತಿ. 


೧೨೮). [ಸಂ] 

ಕಾಂಪಿಲ್ಯವಜ್ರ (ನಾ). ಎ ಕಾಹಿಲ್ಯ: “ಕಾಂಪಿಲ್ಮಃ... ರೋಜನಿಃ- 
ಈ ೫ ಕಾಂಪಿಲ್ಯವಜ್ರ * (ನಾಚಿರಾ. ೧೧೧). [ಸಂ.) 

ಕಾಂಪಿಲ್ಲ (ನಾ). - ಕಾಂಸಿಲ್ಯ. [ಸಂ.] 

ಕಾಂಪು "ಕಾಪು? ನೋ. 


ಕಾಂಪೊಂಡು "ಕಾಂಪೌಂಡು? ನೋ. 
ಕಾಂಪೋಸ್ಟ್‌ (ನಾ). ೧. ಮಿಶ್ರಣ; ಸಂಯುಕ್ತ ವಸ್ತು. ೨. ಕೃತಕ 
ಗೊಬ್ಬರ. "ಕಾಂಪೋಸ್ಟ್‌ ಗೊಬ್ಬರ? ಪರಾ. 
( ಇಂ. compost] 
ಕಾಂಪೋಸ್ಟ್‌ ಗೊಬ್ಬರ (ನಾ). - ಕಾಂಪೋಸ್ಟ್‌ ೨: ಹೊಸರಚನೆಯ 
ಕಾಂಪೋಸ್ಟ್‌ ಗೊಬ್ಬರ (ವ್ಯವಮ. ೩೨); ಕಾಂಪೋಸ್ಟ್‌ ಗೊಬ್ಬರಗಳನ್ನು 
ತಯಾರು ಮಾಡುವ ವಿಧಾನಗಳಿವು (ತರಬಿ. ೯). 
[ಕಾಂಪೋಸ್ಟ್‌ + ಗೊಬ್ಬರ] 
ಕಾಂಪೌಂಡು, ಕಾಂಪೊಂಡು (ನಾ). ೧. ಕಟ್ಟಡದ ಸುತ್ತಲೂ 
ಇರುವ ಅವರಣ, “ಬಯಲು; ಪೌಳಿ : ಮನೆಯ ಕಾಂಪೌಂಡಿನಲ್ಲಿ 


ಚಿಕ್ಕ ತೋಟಿ ಬೆಳಸಿದ್ದಾರೆ (ರೂಢಿ). ಕಾಂಫೊಂಡು: ೧. ಮನೆಯ: 


ಕಾಂಪೊಂಡು ದಾಟುವಪ್ಪರಲ್ಲಿ. . . ಬಂದ (ರಾಯಕ. ೧೯). ೨. ಕಟ್ಟಡದ 
ಸುತ್ತ ಕಟ್ಟುವ ಗೋಡೆ: ಮನೆಯ ಏಕಾಂತತೆ (Privacy) ಯನ್ನು 
ರಕ್ಷಿಸಲು ಒಂದು ಕಾಂಪೌಂಡು ಎನ್ನುವ ಮೋಟು ಗೋಡೆಯನ್ನು 
ನಿವೇಶನಧ ಸುತ್ತಲೂ ಹಾಕಿಸುವುದು (ಗೃಹವಿ. ೧೫೯). 
[4- ಇಂ, compound] 

ಕಾಂಸೌಂಡರು (ನಾ). ಡಾಕ್ಟರು: ಹೇಳಿದಂತೆ ಔಷಧಿಯನ್ನು 
ಬಿರಸಿಕೊಡುವವನು: ಡಾಕ್ಟರಿಗೆ ಫೀಕೊಟ್ಟಿ. ಕಾಂಪೌಂಡರಿಗೇನೂ 
ಕೊಡುವದಿಲ್ಲವೇ (ಕಚವಿ. 1, ೧೩೬೯). 

ಕಾಂಬ, "ಕಾಣ್‌' ಪರಾ. 

ಕಾಂಬ್ದ (ನಾ). ಒಬ್ಬಾತನ ಹೆಸರು: ಇಟ್ಟು ಕಾಂಬ ಕಮ್ಮಆರಾಖುವ 
x x ೫ ಸರ್ವ್ವ ಪರಿಹಾರ ಕೊಟ್ಟೋರ (ಎಕ. ೪1, ಕೊಪ್ಪ. ೪೦-೪; 
ಸು. 700 7). [2] 

ಕಾಂಬಲ, ಕಾಂಬಳ (ಗು). ೧. ಕಂಬಳಿಯಿಂದ ಹೊದಿಸಲ್ಪಟ್ಟ. 
(ನಾ). ೨. ಕಂಬಳಿಯ ಹೊದಿಕೆಯಿರುವ ಬಂಡಿ, --ರಥ. 
ಕಾಂಬಳೆ: *ಕಾಂಬಳಂ . . . ಕಂಬಳಿಯಿಂದ ಹೊದಿಸಲ್ಪಟ್ಟ ತೇರು 
ಕಾಂಬಳವೆನ್ನಲ್ಪಡುವುದು? (ಸಿದ್ಧಾಂತಿ. ೨೧೭). [ಸಂ.1 

ಕಾಂಬನಿಕ (ನಾ). ಶಂಖ, ಚಿಪ್ಪುಗಳ ವ್ಯವಹಾರಿ; ಶಂಖದಿಂದ 
ಒಡವೆಗಳನ್ನು ತಯಾರಿಸುವವನು. [ಸಂ.7 

ಕಾಂಬಳೆ "ಕಾಂಬಳ' ನೋ, 


[+ uo. Compounder] 


20 


30 


45 


ಕಾಂಸುಳಿ 


ಕಾಂಬೊಲ (ನಾ). ಕಾಣುವಷ್ಟು ಪ್ರದೇಶ: ಒಳಹೊರಗು 

ಕಾಂಬೊಲದಿ, ಮುತ್ತ ಬಿತ್ತು (ಮುಕ್ತಕಂ. ೫೨-೧೯). "ಕಣ್ಣೊಲ ' ಪರಾ. 
[೩ ಕಾಣ್‌ + ಫೊಲ) 

ಕಾಂಬೋಜ (ಗು). ೧. ಕಂಬೋಜದಲ್ಲಿ ಹುಟ್ಟಿದ. (ನಾ). 
೨. ಕಂಬೋಜದೇಶ. P ಈಗಿನ ಆಫ್ಫಾನಿಸ್ಥಾನ. (ಸಂ. 

ಕಾಂಬೋಜಿ (ನಾ). ೧. ಕಂಬೋಜ ದೇಶದ ಕುದುರೆ: ಸೈಂಧವನನಾ 
ಪನ್ನಗೇಂದ್ರ ಪ್ರಹರಮಂ ಕಾಂಬೋಜಿಯಂ ತನ್ನಿ (ಬಸಪ. ೫೯-೩೭). 
ಶಿ. ಬಿಳಿ ಕಗ್ಗಲಿ ಮರ. (ಸೆಂ. ಕಾಂಬೋಜ) 

ಕಾಂಬೋದಿ, ಕಾಂಬೋಧಿ, ಕಾಂಭೋಜಿ (ನಾ). [ಸಂಗೀತ] 
ಒಂದು ರಾಗದ ಹೆಸರು: (೪). ಕುಂಬೋಧಿ: ಮಾಳವಿಯಾಹೇರಿ 
ಕಾಂಬೋಧಿ... ಒಲ್ಲು ಪಾಡಿದ (ತ್ರಿಭುತಿ. ೬-೩೦). ಕಾಂಭೋಜಿ : 
ಕೌಶಿಕ ವೇಳಾವಳಿ .., ಕಾಂಬೋಜಿ ... ಎಂಬ ಮೂನತ್ತುನಾಲ್ಕು 
ರಾಗಂಗಳೇ ಭಾಷಾಂಗದಿಂದ ಪ್ರಟ್ಟಿದವು (ವಿವೇಕ. ೨೩೩) ; ಕೆಲಂಬರು 
ಕೆಳದಿಯರು ಕಾಲವರಿತು ಕಣಂಭೋಜಿ ರಾಗವನಾಲಾವಿಸುವರು 
(ಸೌಗಂಧಿ. ೫೦೭-೧೬). [?] 

ಕಾಂಬೋಧಿ "ಕಾಂಬೋದಿ' ನೋ. 

ಕಾಂಭೋಜ (ನಾ). ೧. ಕಂಬೋಜ ದೇಶ: ಲಾಳ ಚೋಳ ವರಾಳ 
ಯವ ... ಕರೂಸ ಕಾಂಭೋಜ (ತೊರರಾ. ೧-೭-೧೮); ಕಾಂಭೋಜ 
ಕುಂಭಿನೀಧವಾಂಭೋಧಿಬಾಡಬಕುಂಭಸಂಭವ ಪರಾಕು (ಯಾದಮ. 
೩-೧ ವ). ೨. ಕಂಬೋಜ ದೇಶದದೊರೆ: ಮದವದತಿಬಲ ಶಕುನಿ 
ಸೈಂಧವನದಟ ನೃಪ ಕಾಂಭೋಜ... ಕುಳ್ಳಿರ್ದರು (ಕುವ್ಯಾಉ. ೮-೩೨). 
೩. ಕಂಬೋಜದ ನಿವಾಸಿ, ಪ್ರಜೆ: ಇದರಲ್ಲಿ ಯವನರು, 
ಕಾಂಭೋಜರು . . . ಹೆಸರು ಬರುವುದರಿಂದ ಇದು ಕ್ರಿ.ಪೂ. 
೩ನೆಯ ಶತಮಾನದ ಹಿಂದೆ ರಚಿತವಾಗಿರಬೇ ಕು (ಭಾರದ. ೬೨). 
೪. ಕಾಂಬೋಡಿಯಾ ದೇಶ: ಪ್ರೆಂಚ್‌ ಕೊಚ್ಚಿನ್‌ ಚೈನಾಕ್ಕೆ 
ವಾಯ ವ್ಯದ ಲ್ಲಿ ಕಾಂಬೋಡಿಯಾ (ಕಾಂಭೋಜ) ದೇಶವು ಇದೆ 
(ಭೂಗೋಳ. ೧೧೫). ೫. ಕಂಬೋಜ ದೇಶದ ಕುದುರೆ: *ಬ್ಯಾಹ್ಲೀಕ 
ದೇಶದೊಳು ಪುಟ್ಟಿ ಕಾಂಭೋಜವು* (ಮಂಗರಾ. ೮೩-೨೧). [ಸಂ.] 

ಕಾಂಭೋಜಕ (ನಾ). ೧. ಕಂಬೋಜ ದೇಶ. ೨. ಕಂಬೋಜ ದೇಶದ 
ಕುದುರೆ: ಬಿಸಕಾಂಭೋಜಕ ಬಾಹ್ಲೀಕ ಸೈಂಧವಾರಟ್ಟ ತೈತಿಲಂ 
ವಾನೇಯಂ ಪೆಸರ ಕ್ಷೇತ್ರದ ಹಯಕಾ ಪೆಸರೆ ಪೆಸರ್‌ (ಅಶ್ವಶಾ. ೬-೭೬). 

[ಸಂ.] 

ಕಾಂಭೋಜಿ "ಕಾಂಬೋದಿ' ನೋ. 

ಕಾಂಸೆ (ನಾ). - ಕಾಂಸ್ಕೃ: ನಗರವ ನೋಡಬಂದಂತೆಸೆದುವು ನಾನಾ 
ಕಾಂಸ ಭಾಜನವೂ (ತರ್ಕಕೌ. ೧-೮೪). [< ಸಂ. ಕಾಂಸ್ಕ) 

ಕಾಂಸಕ (ನಾ). ಕಂಚು; ಕಾಂಸ್ಯ: ಕಟ್ಟಿಳೆಯೊಳಗಣ ಕಾಂಸಕ 
[ಪಾಠಾಂ. ಕಾಂಸ್ಕ] ದಂತೆ ಆಣಿಯೊಳಗಣ ಕೇಣದಂತೆ ಚಿನ್ನದೊಳಗಣ 
ಬಣ್ಣದಂತೆ ಪಟದೊಳಗಣ ತಂತುವಿನಂತೆ ಎನ್ನಲ್ಲಿ ಭಿನ್ನವಿಲ್ಲದಿದ್ದೆಯಲ್ಲಾ 
(ಅದವ. ೪೦); “ಬೆಣ್ಣೆ” (ಅದವ. ಕೋಶ). 

[ಆ ಸೆಂ. ಕಾಂಸ್ಕೃಕ) 

ಕಾಂಸದೇಹ (ನಾ). ಕಂಚಿನ ಮ್ಳೈ; ಕಂಚಿನಿಂದ ಮಾಡಿದ ದೇಹ: 
ಬ್ರಾಹ್ಮಣರ್ಗೆ ಸಾಯಿರ ಕವಿಲೆಯ[೦] ಸುವರ್ನ್ನ ಸ್ರಿಂಗಿಯುಂ ರಜತ 
ಖುರಮುಂ ಕಾಂಸದೇಹ ಸಮಂನ್ವಿತಮಾಗಿ ಕೊಟ್ಟ ಫಲಮಂ ಪಡೆವರು 
(ಕಇಆ. ೭೯-೧೩-೪೫ ; 1088). [ಕಾಂಸ + ದೇಹ] 

ಕಾಂಸಾಳೆ "ಕಂಸಾಳ' ನೋ. 

ಕಾಂಸುಳಿ "ಕಾಸುಳಿ? ನೋ. 


a ಪಾವಾ ರಾರಾ ವ ಅ ತಾ 


ಕಾಂಸೆ ೧೬೭೯ 


ಕಾಂಸ್ಯ (ನಾ). ೧. ತಾಮ್ರ ಹಾಗೂ ತವರಗಳ ಮಿಶ್ರಣದಿಂದಾದ 
ಒಂದು ಲೋಹ; ಕಂಚು: “ಕಂಚು ಕಾಂಸ್ಕಾಹ್ವ'ಯಂ” (ಕವಿಕಂ. 
೨೧೦); ಕನಕದ ರಜತದ ಕಾಂಸ್ಕೃದ ಮನೆ ಮುಟ್ಟುಂ ಮುಟ್ಟಿ ಕರಗಿ 
ಕಣ್ಣಿಟ್ಟುವು (ಪಂ ರಾಮಾ. ೧೧-೧೫೨). ೨. ಕಂಚಿನ ಜಾಗಟಿ: 
ಪ್ರಹ್ಲಾದನು ತಾಳವನ್ನೂ ಉದ್ಭವನು ಕಾಂಸ್ಕವನ್ನೂ . ; . ಬಾರಿಸಿದರು 
(ಕಥನಿ. 1, ೩). ೩. ಕಂಚಿನಿಂದ ಮಾಡಿದ ಕುಡಿಯುವ ಪಾತ್ರೆ; 
ಪಾನಪಾತ್ರೆ : (ಕಿ). [ಸಂ.] 

ಕಾಂಸ್ಕತಾಲ, ಕಾಂಸ್ಕೃತಾಳ (ನಾ). ಕಂಚಿನ ತಾಳ: (ಕ). 
ಕಾಂಸ್ಕೃತಾಳೆ; ವೀಣಾ ವೇಣು ಮುರಜ ಕಾಂಸ್ಕೃತಾಳಲಯಾನುಗತ 
ಮೆನಿಸಿದಂತಃಪುರವಿಳಾಸಿನೀಜನಮುಂ (ಕಾದಂಪೂ. ೪೨೮). ([?) 

ಕಾಂಸ್ಕೃತಾಳ "ಕಾಂಸ್ಕ್ರತಾಲ' ನೋ. 

ಕಾಂಸ್ಕತೋರಣ (ನಾ). ಕಂಚಿನ ತೋರಣ: ಕಾಂಸ್ಕತೋರಣ, 
ತಳಿರ್ದೋರಣ (ಶಮದ. ೨೯೮ ಪ್ರಯೋ). [ಕಾಂಸ್ಕ4 ತೋರಣ] 

ಕಾಂಸ್ಕಯುಗ (ನಾ). (ಮನುಷ್ಯನು) ಕಂಚಿನ ಆಯುಧಗಳನ್ನೂ 
ಸಲಕರಣೆಗಳನ್ನೂ ಬಳಸುವುದಕ್ಕೆ ಆರಂಭಿಸಿದ ಕಾಲ: ಭಾರತದಲ್ಲಿ 
ಕಾಂಸ್ಕಯುಗ ಹರಪ್ಪಸಂಸ್ಕೃತಿಯ ಆದಿಯಿಂದಲೂ ಇದ್ದಿತು 
(ಭಾರದ. ೧೪). "ಶಿಲಾಯುಗ? ಪರಾ. [ಕಾಂಸ್ಕ * ಯುಗೆ] 

ಕಾಕ "ಕಕ್ಳು? ನೋ, 

ಕಾಕ (ನಾ). ೧. ಕಾಗೆ; ವಾಯಸ : *ಕಾಗೆಯೆ ಕಾಕಂ” (ಕವಿಕಂ.೬೮); 
ನಾಳೆ ಹೆಣದೌತಣದಲುಣಬಡಿಸುನೆನು ಜಂಬುಕ ಕಾಳಸಂತತಿಗೆ(ಕುವ್ಯಾಕ 
೫-೮). ೨. (ಆಲಂ) ದುಷ್ಟ ; ನೀಚ : ಪಾಪಪುಣ್ಯನಿಲ್ಲನೆಂದು ನುಡಿವ 
ಕಾಕರ ಮಾತ ಕೇಳಲಾಗದು (ಮೊ € ೪ ಮಾ. ೩೮-೧೫೯) ; ಸ್ವಸ್ವರೂಪವ 
ಕಾಕರಿಗೆ ಕಾಣಿಸುವುದನುಚಿತ (ಪ್ರಭುಲೀ. ೭-೩೭) ; ಕಾಕರ ನುಡಿಯಿಂ 
ಕೊಜಂತೆ ಕೃತಿಗಪ್ಪುದೆ (ಹಮ್ಮಾರ. ೧-೧೯) ; ಕಳ್ಳರೋ ಕಾಕರೋ 
ಏನೋ ಎಂಥದೋ ಕಂಡವರು ಯಾರು (ತುಂಗಭ. ೩೦). ಷಿ. ಒಬ್ಬ 
ರಾಕ್ಷಸನ ಹೆಸರು. "ಕಾಕಾರಿ' ಪರಾ. ೪. ಒಂದು ಜಾತಿಯ 
ಮರ : ಕ್ರಿತಿಪಾಲ ಮರ್ಕ. ಕಾಕಮರ (ಮೈಔಗಿ. ೭೯-೧೬೩೧). [ಸಂ.] 

ಕಾಕ್ಕ (ನಾ). ಕೇರಳದಿಂದ ಬಂದು ನೆಲಸಿರುವ ಮಾಪಿಳ್ಳೆ ಜಾತಿಯ 
ವ್ಯಕ್ತಿ: ನಮ್ಮ ಮನೆ ಪಕ್ಕದ ಕಾಕನ ಅಂಗಡಿ (ಮಗಮಾ. ೪೯). 

[<- ಮಲ. ಕಾಕ್ಕ) 

ಕಾಕೆಂಗೆಡು (ಕ್ರಿ). ತೊಲಗು; ಪರಿಹಾರವಾಗು (?) : ಕಾಕರ ಕಿನಿಸು 
ಕುಜನರ ಕೂಡಾಳಿಕೆ ಕೂಳೆ ಕೈಕೊ ಕೌಕರಕನೆ ಕಾಕಂಗೆಟ್ಟು ಕಸ್ಟದ 
ಕಾರ್ಯ(ವೆಲ್ಲವು] ಕೈಂಕರ್ಯವಿತ್ತೋವು ರಂಗ (ಅಕ್ಷಸಾಂ. ೭೫-೮೧). 

[ಕಾಕ? + ಕೆಡು] 

ಕಾಕಂಬಾಟ್‌ (ನಾ). ಒಂದು ಊರಿನ ಹೆಸರು: ಜಕ್ಕಿ ಸುನ್ನರಿ|5 
ನೆಗಲ್ಲೂ ಖ್ಯಾತಿಯ ಕಾಕಂಬಾಲಕೊಳ್ಳಾತೆಯೊಳೊಳ್ಳೆ ಸೆಯೆ ಬಸದಿಯಂ 
ಮಾಡಿಸಿದಳ್‌ ... ಇಂತಿದಕ್ಕೆ ಕಾಕಂಬಾಟಿ ಕಂಭಯ್ಕ್ಯನುಂ ಸಾಕ್ಷಿ 
(ಎಕ. ೩1, ಚಿತ್ರದು. ೭೪-೧೪ ; 968). [?) 

ಕಾಕಂಬಿ, ಕಾಕವಿ, ಕಾಕಿವೆ (ನಾ). ಬೆಲ್ಲವಾಗುವುದಕ್ಕೆ ಸ್ವಲ್ಪ 
ಮುಂಚೆ ತೆಗೆದ ಕಬ್ಬಿನ ಹಾಲಿನ ಪಾಕ: ಕಾಕಂಬಿಯ ರಸವನು |49 
ಮೊಗೆಮೊಗೆದು (ಚಂ ಪ್ರ ಸಾಂ. ೧೪-೩೬); ಕಂಬಿಕಂಬಿಯೊಳು ಬಂದಿ 
ಳುಹಿದ್ದ ಕೋಟ ಕಾಕಂಬಿಯ ರೆಸವನೆಜಕೆ ದನು (ಭರಚ. ೧೬-೭೭). 
ಕಾಕವಿ : ತುಪ್ಪ, ಜೇನುತುಪ್ಪ, ಕಾಕವಿ ಇವುಗಳನ್ನು (ಕಭಾಗೆ. ೨೯೦); 
ಆ ರಸವನ್ನು (ಕಬ್ಬಿನರಸ) ತುಸು ಕುದಿಸಿದರೆ ಕಾಕನಿಯಾಗುವದು 
(ಮುಂಬಯಿ. ೩-೪೫) ; ಕಬ್ಬಿನರೆಸವನ್ನು ಅರಗಾವಿನಲ್ಲಿ ಇಳಿಸಿದರೆ 
ಗಟ್ಟಿಯಾಗದೆ ತೆಳ್ಳಗಾಗುವುದು, ಅದೀ ಕಾಕನಿ (ಕಸಾಪ. ೧-೧೪೨). 


* | 20 


ಕಾಕ ತಳಲೀಯನ್ಯಾಯ 


ಕಾಕಿವೆ: ಈ ಕಾಕಿನೆಯು ಸರಾಯಿ ಮಾಡುವುದರಲ್ಲಿ ಮುಖ್ಯವಾಗಿ 
ಉಪಯೋಗಿಸಲ್ಪಡುತ್ತದೆ (ಮುಂಬಯಿ. ೫-೨೦೧) ; ರಸವು ಅರಗುದಿ 
ಇರುವಾಗಲೇ ಇಳಿಸಿ, ಆರಿದ ನಂತರ ಮಣ್ಣಿನ ಕೊಡಗಳೊಳಗೆ ತುಂಬಿಟ್ಟರೆ 
ಅದೇ ಕಾಕಿವೆಯು (ಮುಂಬಯಿ ೫-೨೦೧). 
5 [4 ಮರಾ. ಕಾಕನೀ. / ಪ್ರಾ. ಕಕ [ಬ] 
ಕಾಕಂಬಿಸೀರೆ (ನಾ). ಕಾಕಂಬಿ ಬಣ್ಣದ ಸೀರೆ: ie (ಬಣ್ಣದ) 
ಸೀರೇ ಕಣಕಾಲೀಗರುಸಾಣಾ ಕೆಣಕಿದರೆ ಅವಳೂ ಕಿಡಗಣ್ಣೇ 
(ಹುಟ್ಟಿ ಹ. ೯೬). [ಕಾಕಂಬಿ + ಸೀರೈ) 
ಕಾಕಜಿಂಚಿ (ನಾ). ಗುಲಗಂಜಿ; ಗುಲಗಂಜಿ ಬಳ್ಳಿ. [ಸಂ. ಕಾಕಚಿಂಚಾ] 
10| ಕಾಕಚೋರ (ನಾ). ಒಂದು ಬಗೆಯ ವನಸ್ಪತಿ: *ಚೋರಪುಷ್ಬೀ- 
ಕಾಕಚೋರ” (ಓಷಧಿ. ೫೮). (2) 
ಕಾಕಜಂಘೆ (ನಾ). ಎ ಕಾಳೆಚಿಂಚಿ: ಕೊಗ್ಗಿಯ ಕಾಕಜಂಘೆಯ ಹಿಕ್ಕ 
ವತ್ತಿಗೆಯೊಂದು ಸಂಭವಿಪ ಮೂಳಮನಲ್ಲದಂತದನಟ್ಟುವೊಳ್ಲಿಡು 
ಗಾಜ್ಯಮಂ (ಲೋಕೋಪ. ೯-೧೫೦) ; ಉಳಜಂಘೆ ಮಧು ಮತ್ತಿಯ 
15] (ವು)0ಗುರ್‌ ಪ್ರಾಕಟಂ ಫೃತಸಮೇತಮಿವಂ ನಿರ್ವಾಕುಲಂ ನೆಗ(ರ)ಪಿ 
ಪೂಸುಗೆ ಫುಣ್ಮಳ್‌ ಪೋಕುಂ (ಅಶ್ವಶಾ. ೧೨-೧೮). (ಸಂ. ಕಾಕಜಂಘಾ) 
ಕಾಕಜ್ವರ (ನಾ). ಮೈಯೆಲ್ಲಾ ಕಪ್ಪಾಗುವ ಒಂದು ಬಗೆಯ ಜ್ವರ; 
ಮೂರು ಮೂರು ದಿನ ಬಿಟ್ಟು ಬರುವ ಚಳಿಜ್ವರ (ಕ). 
[ಕಾಕೃ + ಜ್ವರ] 
ಕಾಕಡ (ನಾ). ಒಂದು ಜಾತಿಯ ಬಿಳಿ ಹೂ: ಕಾಕಡ ಹೂವಿನ ದಂಡೆ 
ಹೂ ಮುಡಿದ ಹೆಣ್ಣ ಕಂಡು ತಲೆ ಕೆರೆವ ಕೋತಿ (ಶಿಲಾಲ. ೪1, 
ಮುನ್ನುಡಿ) ; ಕಾಕಡ ಹೂವಿನ ಜತೆಯೊಳಗಿದ್ದರು ಘಮಘಮಿಸುವುದು 
ಮರುಗವು 'ಚಂದ್ರವೀ. ೬೮-೧೦). (4 ತೆಮಿ. ಕಾಕ್ಕ ಟ್ಟ್ರಾ ನ್‌, ಕಾಕ ಕಣ) 
'ಕಾಕತನ (ನಾ). "ದುಷ್ಟ ತನ; ನೀಚತನ: ಕಾಕತನದೆಚಿಕೆಯನ್ನೆ ಣಿಸಿ 
25 ಫಲವೇನು | ತುರಂಗ. ay ಕಾಕತನವೆ ಹೊರ ಪೋಗೋ ಎಂಡ 
ಜನುಮನ ತಾನ-ನಿನಾಯಕರು (ಮುಕ್ತಕಂ. ೪೯-೧೬). 
(ಕಾಕ್ಕ + -ತನ] 
| ಕಾಕತಾಲನ್ಯಾಯೆ, ಕಾಕತಾಳನ್ಯಾಯ (ನಾ). - ಕಾಕತಾಲೀಯ 
| ನ್ಯಾಯ. ಕಾಕತಾಳನ್ಯಾ ಯೆ : ಆಯತಾಕ್ಷಿಯ ತಂದ ರಕ್ಕಸನಾಯ 
il ನೇತಕೆ A, ಳಿ]ನ್ಶಾಯದಿಂದವೆ ಕಂಡೆವೈ (ತೊರರಾ. 
| ೫-೭-೩೩). [ಕಾಕ + ತಾಲ್ಕ + ನ್ಮಾಯ) 
| ಕಾಕತಾಲೀಯ, ಕಾಕತಾಳೀಯ (ನಾ). ೧. ಅಕಸ್ಮಾತ್ತಾಗಿ 
ನಡೆದುದು. ಐ ಕಾಗೆ ಕೂಡುವುದಕ್ಕೂ ತಾಳೆಯ ಹಣ್ಣು 
ಬೀಳುವುದಕ್ಕೂ ಸಮ ಎಂಬ ಹಾಗೆ ಆಗುವ ಘಟನೆ; ಅನಿರೀಕ್ಷಿತ 
ಘಟನೆ. ೨. - ಕಾಕತಾಲೀಯ್‌ ನ್ಯಾಯ. ಕಾಕತಾಳೀಯ : 
ದಿ. ಪೆಜರ ... ನುಡಿವ ಪೆಂಪು ವಿಚಾರಿಪೊಡಂತು ಕಾಕತಾಳೀಯಮೆ 
(ಪುಸ್ಪಪು. ೧೧೭೮) ; ಕಾಕತಾಳೀಯ ಕಥೆ ಲೋಕಚರಿತೆಯೊಳೆಷ್ಟೊ ! 
(ಮಂಕುಕ. ೩೦೫). ೨. ಆದು ಬಜಕಿಕೆ ಕಾಕತಾಳೀಯದೆ ದೊರೆಕೊಂಡ 
ಪ್ರಮಾದದಿಂ (ಚಂದ್ರಪು. ೬-೨೧). [ಸಂ.1 
| ಕಾಕತಾಲೀಯನ್ಯಾ ಯ, ಕಾಕತಾಳೀಯನ್ಯಾಯ (ನಾ). 
ಲೌಕಿಕ ನ್ಯಾಯಗಳಲ್ಲಿ ಒಂದು. ಅಕಸ್ಮಾತ್ತಾಗಿ ಸಂಭ 
ವಿಸುವ ಕಾರ್ಯದ ಅಥವಾ ಘಟನೆಯ ಬಗ್ಗೆ "ಕಾಗೆ ಕುಳಿತು 
ಕೊಳ್ಳುವ ವೇಳೆಗೆ ಸರಿಯಾಗಿ (ಅನಿರೀಕ್ಷಿತವಾಗಿ) 
ತಾಳೆಹಣ್ಣು ಬಿದ್ದಂತೆ' ಎಂಬ ಉಪಮೆಯನ್ನು ಸೂಚಿಸುವ 
45 ನ್ಯಾಯ: ಕಾಕತಾಲೀಯನ್ಮಾಯದಿಂದ ಎಲ್ಲೋ ಒಂದೊಂದು 
ಕಡೆ ಯಮಕಾದಿಗಳು ಬಂದುಕೊಳ್ಳಬಹುದು, (ಧ್ವ ನ್ಯಾ ಲೋ. ೭೬). 


ಕಾಕತಾಳನ್ಯಾಯ 


ಕಾಕತಾಳೀಯನ್ಯಾಯ : ಕಾಕತಾಳೀಯನ್ಮಾಯದಂತೆ ರಾಜಣ್ಣನ | 
ಆಸ್ತಮಿತ್ರನೊಬ್ಬ ಒಂದು ಕುದುರೆ ಸಹಿತವಾದ: ಜಟಿಕಾ ಗಾಡಿಯಿದೆ 
ಯೆಂದೂ... ಹೇಳಿದ (ನಾಡಿಗೇ. ೪೭); ಕಾಕತಾಳೀಯನ್ಕಾ ಯದಂತೆ | 


ಸಂಪ್ರಾಪ್ತವಾದ ಈ ಮೊಕದ್ದಮೆ ಹಿಂದಿನ ಘಟನೆಗಳನ್ನೆಲ್ಲ ಆ 
5 


ತಂದಿತು ( ಪುನರು. ೮೪). [ಕಾಕತಾಲೀಯ + ನ್ಯಾಯ) 
ಕಾಕತಾಳೆನ್ಯಾಯ "ಕಾಕತಾಲನ್ಯಾಯ' ನೋ. | 
ಕಾಕತಾಳೀಯ "ಕಾಕತಾಲೀಯ' ನೋ. 
ಕಾಕತಾಳೀಯತೆ (ನಾ). “ಸಾಮಾನ್ಯವಾಗಿ ಯಾವ ಚ್‌ 
ಇಲ್ಲದಂತೆ ತೋರುವ ಘಟನೆಗಳು ಅಥವಾ ವಿಚಾರಗಳು 
ಆಶ್ಚರ್ಯವಾಗುವಂತೆ ಒಟ್ಟ ಗೆ ಸಂಭವಿಸುವುದು; ವಿಚಿತ್ರ | 
ಸಂಘಟನೆ; ದೈವಘಟನೆ;, ಕಾಕತಾಳೀಯತೆ” (Coincidence. 
ಇಂಕನಿ). (ಸಂ. ಕಾಕತಾಲೀಯತಾ] 
ಕಾಕತಾಳೀಯನ್ಯಾಯ "ಕಾಕತಾಲೀಯನ್ಯಾಯ' ನೋ. 
ಕಾಕತಿಂದುಕ (ನಾ). ಒಂದು ಬಗೆಯ ಮರ; ಕರಿ ಕೋವಿದಾರ 
ಮರ; ಕಾಗೆ ತೂಬರೆಗಿಡ : (ಕಿ). [ಆ ಸಂ. ಕಾಕತಿಂದುಕಾ] 
ಕಾಕತುಂಡ (ನಾ). ೧. ಒಂದು ಜಾತಿಯ ಕಪ್ಪುಮರ: (8). | 
೨. ಅಗುರು; ಕಾಲಾಗುರು: “ಕಾಳತುಂಡಃ, ಅಗುರುಃ -ಈ ೨ 
ಅಗುರು? (ಹಲಾಯು. ೯೦-೩೯೧). [ಸಂ] 
ಕಾಕತುಂಡಿ (ನಾ). - ಕಾಕತುಂಡಿಕೆ: (ಮೈಣಗಿ ೧೦-೧೬೬). | 
[ಸೆಂ. ಕಾಕತುಂಡೀ] | 
ಕುಕತುಂಡಿಕೆ (ನಾ). ೧. ಗುಲಗಂಜಿ ಬಳ್ಳಿ. ೨. - ಕಾಗೆದೊಂಡೆ : | 
“ ತಾಪಿಚ್ಛಃ।, ಕಾಕತುಂಡಿಕಾ -ಈ ೨ ಕಾಗೆದೊಂಡೆ* (ಹಲಾಯು. 
೩೪-೫೦) (ಸಂ. ಕಾಕತುಂಡಿಕಾ] 
ಕಾಕದೃಷ್ಟಿ (ನಾ). ೧. ಕಾಗೆಯ ದೃಷ್ಟಿ. ೨. ಕೆಟ್ಟಿದೃಸ್ಟಿ; ವಕ್ರ 
ದೃಷ್ಟಿ: ಶ್ಯಾಮರಾಯನ ಕಾಕದೃಸ್ಟಿ ಈ ಹೊಲದ ಮೇಲೆ ಬಿತ್ತು |25 
(ದೀಪಹ. 11, ೨೮೮). [ಕಾಕ್ಕ ದೃಷ್ಟಿ] 
ಕಾಶಕದೊಂಡೆ (ನಾ). ಕಾಗೆದೊಂಡೆ: *“ಕಾಕದೊಂಡೆ [ಪಾಠಾಂ. 
ತುಂಡಿ, ತೊಂಡೆ] ಯದು ಕಾಪಿತ್ತಮೆನಿಸಿಕ್ಕು? (ಮಂಗರಾ. ೩೮-೨೫). 
[ಕಾಕ + ತೊಂಡೆ] 
ಕಾಕಧ್ವಜ (ನಾ). ೧. ಕಾಗೆಯ ಚಿಹ್ನೆಯುಳ್ಳ ಧ್ವಜ; ಕರ್ಣನ 
ಧ್ವಜ: ಕಪಿಧ್ವಜನು ಕಾಕಧ್ವಜವನ್ನು ಉಡಿದು ಕೆಡೆಯುವಂತೆಚ್ಚನು 
(ಭಾಮಣಿ. ೩೪). ೨. ಕಾಗೆಯ ಧ್ವಜವುಳ್ಳವನು ; ಕರ್ಣ. 
[ಕಾಕ್ಕ * ಧ್ವಜ) 
ಕಾಕನಾಸಿಕೆ (ನಾ). ಒಂದು ಚಿಕ್ಕಗಿಡ; ಕಾಗೆದೊಂಡೆ. 
(ಸಂ. ಕಾಕನಾಸಿಕಾ] 
ಕಾಕನಿಶೆ (ನಾ). ಕಗ್ಗತ್ತಲಿನ ಇರುಳು; ಅಮಾವಾಸ್ಯೆಯ ರಾತ್ರಿ : 
ಬೆಳ್ಳಿ ಬೆಳಗಲಿ ಕಾಕನಿಶೆಯಲ್ಲಿ ದಿಶೆಯಲ್ಲಿ ಧ್ರುವನ ಆನಂತ್ಯಕ್ಕೆ ಕೂಟ 
ಸಾಕ್ಷಿ (ಹೃಡಸ. ೬೭-೭). [ಕಾಕ್ಮ + ನಿಶೆ) | 
ಕಾಕೆಪಕ್ಷ (ನಾ). (ಚವಲ ಕರ್ಮದಲ್ಲಿ ತೆಗೆಯದೆ) ತಲೆಯ ಎರಡೂ 
ಪಕ್ಕದಲ್ಲಿ ಬಿಟ್ಟಿರುವ ಜುಟ್ಟು ; ಜುಲ್ಬಿಯ ಕೂದಲು ; ಚಂಡಿಕೆ:|40 
“ಶಿಖಾ, ಕಾಕಪಕ್ಷಃ, ಶಿಖಂಡಿಕಾ-ಈ ೩ ಚೆಂಡಿಕೆ? (ಹಲಾಯು. 
೮೮-೩೭೮) ; ಕಳುಹು ರಕ್ಷೆಗೆನ್ನೊಡನೆ ನಿನ್ನಾ ಜೇಷ್ಮನಂ, ಕಾಕಪಕ್ಷಧರೆ 
ಕಲಿ ರಾಮನಂ ( ಶ್ರೀರಾಮಾ. ೨೮-೧೮). ೨. ಕಾಗೆಯ ರಿಕ್ಕೆ : ೧,೨: 
ಆಸುರಾರಿ ಕಾಕಪಕ್ಷದಿನೆಸೆದಿರ್ದಂ ಕಾಕಪಕ್ಷನಿಸರದ ತಜಕ್ರಿಂದಸುರಗಣ 


15 


20 


| 
30 


35 


ಮಿರ್ಕುಮಾ ರಣವಸುಧೆಯೊಳೆಂದಮರರೊಸಗೆವಣಕೆ ವಾಜಿಪಿನಂ (ಜಗವಿ. |45| ಕಾಕಬಲಿ (ನಾ). ಕಾಗೆಗಳಿಗೆ ಬಲಿಯೆಂದು ಕೊಡುವ ಅನ್ನ 


೩-೬೮). 


[ಸಂ.) 


೧೬೮೦ 


ಜಾಕಬಲಿ 


ಕಾಕಪಶಾಕ (ನಾ). ಕಾಕಥಧ್ವಜ ೨: ದುರ್ಯೋಧನ ಪ್ರಿಯಮಿತ್ರನಂ 
ಕಾಕಪತಾಕನಂ (ಜಗವ. ೧೫-೫ ವ). (ಸಂ. (ಕಾಕೃ * ಪತಾಕಾ * -)) 


| ಕಾಕೆಪದ (ನಾ). ೧. ಕಾಗೆಯ ಕಾಲು, --ಪಾದ: ಎರಡೂರ್ಥ್ವ 


| 
| 


ರೇಖೆಯಂ ಇಯ್ದೆ ರಡಡ್ಡಂ ರೇಖೆ ಕಾಕಪದಮಂ ಪೋಲ್ತ(ಳ್ತ)ಂತಿರೆ 
ಭೂತಪೀಡೆಯಿಂದಂ ಮರಣಂ ಪದಿನಾಲ್ಕು ವರುಷದೊರ್ಳ[ಹಯಕಕ್ಕುಂ) 
(ಅಶ್ವಶಾ. ೫-೧೭). ೨, ಬರೆಹದಲ್ಲಿ ಏನಾದರೂ ಬಿಟ್ಟುಹೋದು 
ದನ್ನು ಸೂಚಿಸುವ ಚಿಹ್ನೆ; ಹೆಂಸಪಾದ. ೩, [ಕಾಮಶಾ] ರತಿ 
ಕ್ರೀಡೆಯ ಒಂದು ಬಂಧ. [ಕಾಳ * ಪದ್ಮ) 
ಕಾಕಪಾದ (ನಾ). ೧. - ಕಾಕಪದ ೨: ಹಸ್ತಪ್ರತಿಗಳಲ್ಲಿ ಬಿಟ್ಟು 
ಹೋಗಿರುವ ಜಾಗವನ್ನು ನಾವು ಕಾಕಪಾದ, ಹಂಸಪಾದ ಎಂದು. . » 
ಸೂಚಿಸಲಾಗಿದೆ (ಭಾರಪ. ೨೦). ೨, ರತ್ನದ ಒಂದು ದೋಷ : ಪಿಂತೆ 
ಮುಂತೆಸೆವ ರೇಖೆಗಳಿಗೀ ಫಲಮಕ್ಕು ಮುಂತೆ ಷಡ್ಡಳಮಪ್ಪದಳಗಳಿಂ 
ತೋರ್ಪುದೋರಂತದಂ ತಿಳಿ ಕಾಳಪಾದಮಶಿವಿಸ್ತೀರ್ಣನಿಸ್ತೂಕಮಿರೆ 
ನಾಶವೂ (ರತ್ನಶಾ. ೪-೧೩). ೩, [ಸಂಗೀತ] ತಾಳದ ಷಡಂಗಗಳಲ್ಲಿ 
ಒಂದು: ಆನುದ್ರುತ, ದ್ರುತ, ಲಘು ಗುರು, ಪ್ಲುತ ಮತ್ತು ಕಾಕಪಾದ 
. ವೇ ಸಡಂಗಗಳು (ಸಂಗೀಚಂ. ೫೪). [ಕಾಕ 4 ಪಾದ] 
ಕಾಕಪರ್ಣಿ (ನಾ). ಒಂದು ಬಗೆಯ ಬಳ್ಳಿ ; ನರಿಹೆಸರು ಬಳ್ಳಿ : (ಕಿ). 
(ಸಂ. ಕಾಕಪರ್ಣಿ) 
ಕಾಕಪಿಂಡ (ನಾ). (ಶ್ರಾದ್ಧಾದಿ ಕಾಲಗಳಲ್ಲಿ ಪಿತೃಗಳ ತೃಪ್ತಿಗೆಂದು) 
ಕಾಗೆಗಳಿಗೆ ನೀಡುವ ಪಿಂಡ: ಅವಗೆಲ್ಲಿ ಕಣ್ಣೀರು ಜೊಳ್ಳೆಳ್ಳು ತಣ್ಣೀರು 
ಮೇಲೆ ಕೀರ್ತಿಯ ಶುಭ್ರ ಕಾಕಪಿಂಡ (ಗರಿ. ೮೫-೧೫). [ಕಾಕ್ಕ + ಪಿಂಡ] 
ಕಾಕಪಿಟ್ಲಿ (ನಾ). ಗಣಿಕೆಯ ಸೊಪ್ಪು; ಕಾಕಮಾಚಿ: ಕಾಕ 
ಮಾಚಿಯು (ಗಣಿಕೆಯ ಸೊಪ್ಪ್ಪ-ಕಾಕಪಿಟ್ಲಿಯ ಸೊಪ್ಪು) ತ್ರಿದೋಷ 
ಕುಷ್ಮನಾಶಕೆ (ಅಷ್ಟಾಂಗ. ೧1೩-೬೨). [?) 
ಕಾಕಪೀಲುಕ (ನಾ). ಒಂದು ಜಾತಿಯ ಮರ; “ಕಾಗೆ ತೂಬರೆ? 
(ಅಮರ, ಟೀಕೆ). [ಕಾಕ + ಪೀಲುಕ] 
ಕಾಕಪೋಕ (ನಾ). ಅಲ್ಪನಾದವನು; ನೀಚ; ಕೀಳುಮನುಷ್ಯ: 
ಕೆಲಹೊತ್ತು ಕಾಕಪೋಕರ ಕಥೆಗಳಿಂದ ಕೆಲಹೊತ್ತು ಪರನಿಂದೆ ಪರವಾರ್ತೆ 
ಗಳಿಂದ ಕಾಲವ ಕಳೆದೇನೊ (ವಾದಿಕೀ. ೭೩-೩, ೪); ಕಾಕಪೋಕರ 
ನುಡಿಗಳಂ ಬಳಸಿದರೆ ಸುಲಭದಿಂದಪ್ಪ ಕಜ್ಜಂಪೋಗಿ ಕಳೆಗುಂದಿ ಹಾಸ್ಯ 
ಕೀಡಹುದಲ್ಲದೆ (ನೆಂಕರಾ. ೬-೨-೨೭). "ಕಾಕುಪೋಕು' ಪರಾ. 
[ಕಾಕ್ಮ* ಪೋಕ./ ತಮಿ. ಕಾಕ್ಕನ್‌ ಫೋಕ್ಕ; ತುಳು. ಕಾಕಪೋಕೆ] 
ಕಾಕಪೌರುಷ (ನಾ). ೧. ಕಾಗೆಯ ಪೌರುಷ. ೨. (ಆಲಂ) ಶಕ್ತಿ 
ಯಿಲ್ಲದಿದ್ದರೂ ದುರಭಿಮಾನದಿಂದ ತೋರುವ ಪೌರುಷ; ಒಣ 
ಜಂಬ. ೩. ಓಣಜಂಬದ್ದನವನು: ವಾಯಸ... ಬಳಿಕ ತಲೆಕೆಳಗಾಗಿ 
ಸಾಗರದೊಳಗೆ ಬಿದ್ದುದು ಹಂಸೆ ತಂದಿಳೆಗಿಳುಹಿತಾ ಪರಿ ಕಾಕ ಪೌರುಷ 
ಕರ್ಣ ನೀನು (ಕುವ್ಯಾಕ. ೯-೨೭). [ಕಾಕ್ಕ + ಪೌರುಷ] 
ಕಾಕಸ್ಪಿ (ನಾ). ನಿಷ್ಪ್ರಯೋಜಕ ವಸ್ತು; ನಿಕೃಷ್ಟವಾದದ್ದು ; ಬೆಲೆ 
ಯಿಲ್ಲದ್ದು ; ಕಾಗೆಯ ಹೇಲು (?) : ಲೋಕದೊಳಗೆ, ಮಾಣೀಕ 
ವೆಂಬೊದೆ ಸ್ವಲ್ಪು ತೂಕಾವಾದರನೇಕ ಬೆಲೆ ಇಪ್ಪದು ಕಾಕಪ್ರಿಯಾಗಿ 
ರತ್ನಾಕರನಂತೆ ಕರ್ಮನೇಕಬಗೆಯಿಂದ ತಾಕುಳಿತು ಮಾಡಿದರು ವೈಕುಂಠ 
ವಾಗದು (ನಿಸಾಸು. ೯೮-೧) ; ಈ ಕಾಯಕೋಸುಗಾನೇಕ ಜನರ ಸೇವೆ 
ಕಾಕಪ್ಪಿಯಾಗಿ ವ ಸ್ತ್ಯಾನ್ನ ಕಾ ಣಡೆ ಮಲಗಿ ಸಾಕುವರಿಲ್ಲೆನುತಲಿ 
(ವಿಜಯ. ೯೬). [?) 
: (ಕಿ). 
[ಕಾಕ್ಮ * ಬಲ್ಮಿ] 


ಶ್ರ) ಕಬುದ್ಧಿ 


ಕಾಕಬುದ್ಧಿ (ನಾ). ೧. ಕಾಗೆಯ ಬುದ್ಧಿ. ೨. (ಆಲಂ) ಕೆಟ್ಟಬುದ್ದಿ; 
ದುಷ್ಟತನದ ಬುದ್ಧಿ : ಕಾಕಬುದ್ಧಿಯ ಕಲಿತ ಕಷ್ಟದಾ ಗಂಡಾ 
(ಕರಿಕ. ೯೪-೨); ಕಾಕ (ಪಾ 0970. ಕು] ಬುದ್ಧಿಯ ಬಿಟ್ಟು ಲೋಕ 
ನಾಯಕನ ನೆನೆ (ಪುರಂದ. ೧-೫೭ ಅನುಪಲ್ಲವಿ). [ಕಾಕ + ಬುದ್ಧಿ] 

ಹಾಕಳಬು, "ಕಾಗಬ್ಬು' ನೋ. 5 

ಕಾಕಭಾಜನ (ನಾ). ೧. ಕಾಗೆಯ ಪಾಲು; ಕಾಗೆಗಳಿಗೆ ಯೋಗ್ಯ 
ವಾದುದು ; ಕೆಡಿಸಲ್ಪಟ್ಟುದು : ಉಡದೆ ಮಾಜಿಕೊಂಡಿರ್ದ ಲೋಭಿಯ 
ಧನಂ ಕಾಕಭಾಜನಮಪ್ಪುದು (ಜೈಮಿಭಾ. ೨೪-೩೭). ೨. (ಆಲಂ). 
ಅಪಾತ್ರನಿಗೆ ನೀಡುವ ಆಹಾರ ಅಥವಾ ಭಿಕ್ಷೆ: ಮನುಜರ್‌ ಗಾವಿಲ 
ರೇನನೆಂಬೆನಳಿಪಂಗಾರ್ತಂಗೆ ದಂಭಂಗೆ ದುರ್ಜನ ಶೀಲಂಗೆ .. . ಚಿಃ!10 
ಕಾಕಛಾಜನಮಂ ಮಾಡುನರಲ್ಲದಚ್ಛಶಿವಭಕ್ಕರ್ಗೀರಯುಕ್ತರ್ಗೆ ಲಾಂಛನ 
ಧಾರರ್ಗೊಲಿದೀವರಾರೊಳರೆ (ಸಂಪಾಶ. ೯೦). (ಕಾಕೃ + ಭಾಜನ] 

ಕಾಕಭೋಜನ (ನಾ). ೧. ಕಾಗೆಯ ಆಹಾರ. ೨. ಅಯೋಗ್ಯನಿಗೆ 
ನೀಡುವ ಆಹಾರ; ನೀಚನಿಗೆ ಮಾಡಿಸುವ ಭೋಜನ: ಮನೆ 
ಯೊಳಗಾರಿಬ್ಲದನಿತಜಕೊಳಿ ಎಡೆವೊತ್ತು ವೊಲೆಯಂ ಕಲೆ ಮುಟ್ಟಿಲ್ಬೆತ್ತಂತೆ, 15 
ಮನೆಯೊಳುಳ್ಳುದೆಲ್ಲಮಂ ಕಾಕಭೋಜನಂ ಮಾಡಿ ಕಡಿಸಿದೆ (ಪಂಚತಂ. 

(ಕಾಕ್ಮ 4 ಭೋಜನ) 

ಕಾಕಮಂಚಿ, ಕಾಕಮುಂಚಿ (ನಾ). ಕೆಂಪು ಗುಳ್ಳ; ಹಬ್ಬು ಗುಳ್ಳ : 
ನುಗ್ಗೆ, ಹಾಗಲ, ಗಿಡ್ಡಹಾಗಲ, ಬಾಳೆ, ಬದನೆ, ಕಾಕಮಂಚಿ, ಮೊಳಲು 
ಬದನೆ (ನಮ್ಮನು. ೨೩೭). ಕಾಕಮಂಂಚಿ: ಕರಿಕಾಚಿಗಿಡ, ಕಾಳ |20 
ಮುಂಚಿ, ಕೆಂಫುಕಾಚಿ (ಮೈಔಗಿ. ೭೦-೧೪೪೫). [ಸಂ. ಕಾಕಮಾಚೀ] 

ಕಾಕಮಾಚಿ (ನಾ). ಗಣಿಕೆಯ ಸೊಪ್ಪು; ಕಾಚಿ ಗಿಡ: *ವಾಯಸಿಕಾಕ 
ಮಾಚಿ ಪೆಸರಿಂ? (ವಸ್ತಾಕೋ. ೩೭-೨೬); ಕಾಕಮಾಚಿಯು .. , 
ತ್ರಿದೋಷ ಕುಸ್ಕನಾಶಕ (ಅಷ್ಟಾಂಗ. ೧೩೩-೬೨). [ಸಂ. ಕಾಕಮಾಚೀ] 

ಕಾಕಮಾಚೀಫೃತ (ನಾ). [ವೈದ್ಯಶಾ] ಗಣಿಕೆಯ ರಸದಿಂದ |25 
ಮಾಡಿದ ಪಾಕ: ಕಾಕಮಾಚೀಘೃತ-ಬೆಲ್ಲ ಗಣಿಕೆಯ ರಸದಲ್ಲಿ ಒಂದು | 
ಬಳ್ಳ ತುಪ್ಪವ ಹನಿಸಿ, ಹಿಪ್ಪಲಿ, ಶುಂಠಿ... ಪಾಕವನ್ನು ಮಾಡಿ, 
ಹದದಲ್ಲಿಳುಹಿಕೊಂಡು ನಿತ್ಯವೂ ಸೇವಿಸಲು ಸ್ವರಭಂಗ ಗುಣವಾಗುವುದು 
(ಸಕವೈ. ೧೨೩). (ಸಂ. (ಕಾಕಮಾಚೀ 4 ಫೃತ)] 

ಕಾಕಮಾರಿ (ನಾ). ಒಂದು ಬಗೆಯ ಸಸ್ಯೆ : ಕಾಗೆಮರಿ, ಕಾಕಮಾರಿ, |30 
ಕಾಕೀಸೊಪ್ಪುಗಡ್ಡೆ (ಮೈಡಗಿ. ೬-೧೦೭) ; ಕಾಕಮಾರಿ ತೋ 
೦೦೦೦೬1೬) : ಇದು ಕೊಂಕಣ ಮತ್ತು ಮಲಬಾರತೀರದಲ್ಲಿ ೨. 

335 


೧೫-೬ 


ತ್ತದೆ. ಇದರ ಬೀಜವು ಬಹಳ ವಿಷವೆಳ್ಳದ್ದು (ಸಸ್ಯಶಾ. ೧೩೭). 
(ಸಂ. ಕಾಕಮೂರಿನ್‌] 
ಕಾಕಮುಂಜಿ "ಕಾಕಮಂಚಿ' ನೋ. 
ಕಾಕಮುಖ (ಗು). ೧. ಕಾಗೆಯಂತೆ ಮುಖವುಳ್ಳ. (ನಾ). 
೨. ಕಾಗೆಯ ಮುಖ: ಕಾಕಮುಖದ ಮಯೂರ ಟಟ್ಟಭಕೋಕ 
ವದನದ , . . ಬಹುವಿಧದ ರೂ ಪದನೇಕ ಭೂತವ್ರಾತ ನೆರೆದ.ದು 
(ಕುವ್ಯಾಗ. ೯-೨೦). ೩. ಅಗುರು : “ಕಾಕಮಂಖಮೆನಲಗುರುಂ ? 
(ಮಂಗರಾ. ೯೯-೨೧). 
ಕಾಕಮುದ್ದೆ (ನಾ). ಒಂದು ಬಗೆಯ ಕಾಡುಹೆಸರು; ನರಿಹೆಸರು; 
“ಕಾಡು ಹೆಸರುಗಿಡ ” (ಅಮರ. ಟೀಕೆ). (ಸಂ. ಕಾಕಮುದ್ಧೂ] 
ಕಾಕರತ್ನ (ನಾ). ಅಶುಭರತ್ನ; ಕೀಳಾದ ರತ್ನ (?) : ಲೋಕದೊಳು 
ಲಘುವಾದ ರತ್ನಮೌಕ್ತಿಕಗಳಂ ತೂಕ ವೆನ್ನಳಮಾದ ವಜ್ರಮಂ ಕೃತ್ರಿಮದ 


ಕಾಕರತ್ನ್ನಂಗಳಂ ಪಿಡಿಯದದೆ ವಜ್ರದಿಂದೊರೆಯೆ ಕಳೆ ಕುಂದಾಗಿರೆ | 43 


(ಕತ್ನ್ನಶಾ. ೧೨-೧೯). [ಆ ಕಾಕ್ಕು + ರತ್ನ] 


[ಕಾಕ + ಮುಖ) 40 


೧೬೮೧ 


ಕಾಳಾ 


ಕಾಕರಲಿಪಿ (ನಾ). ಎ ಕಾಕಲಿಪಿ ೧: ಈ ಬರಹಗಳನ್ನು ನನ್ನ 
“ ಕಾಕರೆಲಿಪಿ” ಯಿಂದ ಉದ್ಭರಿಸಿ ಅಚ್ಚಿಗೆ ಅಣಿಮಾಡಿದವರು ಗೊರೂರ್‌ 
ಅವರೇ (ರಾಮಾನೆ. ೯ ಪ್ರಸ್ತಾವನೆ). (ಕಾಕ? ಲಿಪಿ) 

ಕಾಕರವ (ನಾ). ಕಾಗೆಯ ಕೂಗು, ಧ್ವನಿ: ಶುಕನೋದಿಂಗುಜಕಿ 
ಚೆಲ್ಚೆ ಕಾಕರವ (ಸೋಮೇಶ. ೩). [ಕಾಕ್ಕ* ರವೃ) 

ಕಾಕರಿಪು (ನಾ). ಕಾಗೆಯ ವೈರಿ; ಗೂಗೆ: ಕುಕಿಲ ಸಾರಸ ಕಾಕರಿಫು 
ಜಾತಕ ಭರದ್ವಾಜಾದಿ ಪಕ್ಷಿ ಪ್ರಕರ ಬಿದ್ದುದು ಬಿಗಿದ ಕೇಸುರಿ ಕಣ್ಣಿವಲೆ 

[ಕಾಕ್ಕ + ರಿಪು] 

ಕಾಕರಗಲ್ಲು (ನಾ). (ಮೂಲೆ ಮೂಲೆಯಾಗಿರುವ) ಚೂಪುಗಲ್ಲು: 
ಕಕ್ಕೇಕಾಯ ತಿಂದು ಕೈತುಂಬ ನೀರ ಕುಡಿದು ಕಾಕರುಗಲ್ಲಾಗೆ 
ಹರಳೊತ್ತಿ ಸುಡುವಾಗ ಸಾಕಾಯ್ತು ತೌರೀನ ಮನೆಮಾರು (ಜಗೀತೆ. ೫೫). 

[€. ಕಂಕರೆ - ಕಲ್ಲು (ಆ ಕಲ್ಮ್‌)) 

ಕಾಕಲಿ, ಕಾಕಳಿ (ನಾ). ಸೂಕ್ಷ್ಮವಾದ ಮತ್ತು ಅಸ್ಫುಟವಾದ 
ಮಧುರಧ್ವನಿ: ಜಿನುಗುವ ತುಂಬಿಯಿಂಚರಮೆ ಗಾಣರ ಕಾಕಲಿ 
(ಪಾಠಾಂ. ೪ಿ] ಕೂಡೆ ಸೋರ್ವ ಮಾವಿನ ಸೊನೆ ಗಂಧಸಿಂಧುರ ಮದಂ 
(ಆದಿಪು. ೧೩-೬) ; ಕಾಕಲಿಗೆ ಕರಮೊಸೆದು ದೇವತೆ ತಲೆಯಂ ತೂಗಿದ 
ವೊಲ್‌ (ಲೀಲಾವ. ೧೦-೧೩). ಕಾಕಳಿ : ನನೆಗರ್ಚಿ ಕಾಕಳಿಯೊಳಾಣತಿ 
ಗೆಯ್ವ ಮದಾಳಿ (ಪಂಪಭಾ. ೫-೩೫) ; ಚಿರಮಕ್ಕೆ ಕಾಕಳಿಯ ಹೂಂಕೃತಿ 
ಭೃಂಗಚಯಕ್ಕೆ (ಚಂದ್ರಫು. ೭-೭೬). ದಂಡಿಗೆನಿಡಿದಲ್ಲಲ್ಲಿ ಬತ್ತೀಸರಾಗಂ 
ಗಂಡು ಕಾಕು£ಕ]ಳಿಯೊಗದೆ ಕೊಂಡಾಡೆ ಜಾಣರು ಪಾಡುವ ಗಾಣರೆ 
ತಂಡವ ಕಂಡನಾ ನೃಪತಿ (ರಾಮವಿ. ೧೦-೭೦). (ಸಂ. ಕಾಕಲಿಲ] 

ಕಾಕಲಿಪಿ (ನಾ). ೧. ಅಂದವಲ್ಲದ ಲಿಪಿ; ವಕ್ರವಕ್ರವಾದ ಲಿಪಿ. 
೨. ಲಿಪಿಗಳಲ್ಲಿ ಒಂದು ಪ್ರಕಾರ: ಖಗಲಿಪಿ, ಕದಂಬಲಿಪಿ, ಕಾಕಲಿಪಿ, 
ಕವುಷಲಿಪಿ ... ಯಾ ಅಗಣಿಕ ಲಿಪಿಗಳ ನೋಡಲರಿಯದೆ ಬಿಜ್ಜಳ 
ರಾಯಂಸ ಸಭೆಯೊಳು ಕಳಕಳಗೊಳ್ಳುತಿದ್ದರು ವಿದ್ವಾಂಸರುಗಳೆಲ್ಲಾ 
(ಭಾಸ್ಕರ. ೭೭-೫). [ಕಾಕ + ಲಿಸಿ) 

ಕಾಕಲೇಯು (ನಾ). ಒಂದು ಸ್ಥಳದ ಹೆಸರು: ಮೂಡ ಕಾಕಲೇಜು 
ಅಗ್ಲೇಯದಲು ಸೊಳ ಕೂಡಲ ಪಳ್ಳಮುಂ (ಸೌಇಇ. IX-i, ೧೨೧-೫೨ ; 
1057). [1] 

ಕಾಕವಿ "ಕಾಕಂಬಿ? ನೋ. 

ಕಾಕವೃದ್ಧಿ (ನಾ). ಒಂದು ಬಗೆಯ ಸಸ್ಯ: *ಚಿತೇಂದ್ರಿಯಾಹ್ಹಾ - 


ಗಳಲಿ (ಕುವ್ಯಾಆ. ೨೦-೫೨). 


ಕಾಕವೃದ್ಧಿ” (ಓಷಧಿ. ೬೨). (2) 
ಕಾಕಸರಳಿ (ನಾ). ಒಂದು ಬಗೆಯ ಮರ: ಕಾಕಸರಳಿ, ಬಿಳಿಸರಳಿ, 
ಆಕ್ಕಸರಳಿ (ಮೈಔಗಿ. ೩೧-೬೦೫). [2] 


ಕಾಕಸ್ನಾನ (ನಾ). ೧. ಕ್ಲಾಗೆಯ ಸ್ನಾನ; (ತಲೆಯನ್ನು ಮಾತ್ರ 
ನೀರಲ್ಲಿ ಅದ್ದಿ) ಕಾಗೆಯು ಮಾಡುವ ಸ್ನಾನ. ೨. (ಆಲಂ) 
ಅವಸರದ ಸ್ನಾನ; ಅರ್ಧಂಬರ್ಧ ಸ್ನಾನ: ನಾವು ಮತ್ತೊಮ್ಮೆ 
ಕಾಕಸ್ನಾನ ತೀರಿಸಿ, ಥಾಲಿ ಹಸ್ತರಾಗಿ (ದೀಸಹ. 11, ೭). “ಗಜಸ್ಥ್ನಾನ' 
ಪರಾ. [ಕಾಕ 4 ಸ್ನಾನ] 

ಕಾಕಳಿ "ಕಾಕಲಿ' ನೋ. 

ಕಾಕಾ, "ಕಕ್ಕು' ನೋ. 

ಕಾಕ್ಕಾ (ನಾ). ಇಷ್ಟ; ಮರ್ಜಿ (?). 

ಕಾಕಾಹಿಡಿ - ಮರ್ಜಿಹಿಡಿ,; ಮನವೊಲಿಸು; ಖುಹಿಪಡಿಸು : 

ಈ ಅಪರ ವಯಸ್ಸಿನಲ್ಲಿ ಕೆಲಸಗಳಿಗೆ ಅಪ್ಲಿಕೇಶನ್‌ ಬರೆಯುವುದು, ಹಲ್ಲು 
ಕಿರಿಯುವುವು, ಕಾಕಾಹಿಡಿಯುವುದು ಮುಂತಾದವುಗಳನ್ನು ಮಾಡುವುದು 
ಈಗ ಸಾಧ್ಯವಿಲ್ಲ (ನಾಡಿಗೇ. ೧೬೮). (1) 


ಕಾಕಾಂಗಿ 


ಕಾಕಾಂಗಿ (ನಾ). ಒಂದು ಬಗೆಯ ಸಸ್ಯ; ಕಾಗೆಡೊಂಡೆ: (೪). 
(ಸಂ. ಕಾಕಾಂಗೀ) 
ಕಾಕಾಸ್ತಿ (ನಾ). ಕಾಗೆಯ ಕಣ್ಣು. "ಕಾಕಾಕ್ಸಿ ನ್ಯಾಯ? ಪರಾ 
[ಕಾಕ್ಮ-- ಅ] 

ಕಾಕಾಕ್ಷಿಗೋಳಕನ್ಯಾಯ (ನಾ). (ಕಾಗೆ ಒಂದೇ ಕಣ್ಣು ಗುಡ್ಡೆ 
ಯನ್ನು ಹೊರಳಿಸಿ, ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಹೀಗೆ ತನ್ನ 
ಎರಡೂ ಕಡೆಗೆ ದೃಷ್ಟಿಯಿಡುವಂತೆ) ಒಂದೇ ಯುಕ್ತಿಯಿಂದ 
ಎರಡು ಕಾರ್ಯಗಳನ್ನು ಸಾಧಿಸುವಿಕೆ; ಒಂದೇ ಪದವನ್ನು 
ಎರಡು ರೀತಿಯಿಂದ ಅನ್ವಯಿಸುವಿಕೆ: ಬಲವಂತರಪ್ಪ ಶತ್ರುಗಳ 
ನಡುವೆ ದುರ್ಬಲನಪ್ಪ ನೃಪನಾ ರಿಪುಗಳಂ ವಾಜ್ಮಾತ್ರದಿನತಿಸಂಧಾನಂ 
ಗೆಯ್ದು ತನ್ನ ಮನಮನೆನ್ನ ರುಮಜೀಯದಂತು ಕಾಕಾಕ್ಷಿಗೋಳಕನ್ಮಾಯ 
ದಿಂದಿರ್ಪುದು ದೈ ಧೀಭಾವಮೆಂಬುದಕ್ಕುಂ (ಪಂಚತಂ ೨೧೯-೨೧). 

[ಕಾಕಾಕ್ಸಿ* ಗೋಳಕ (ಎಗೋಲಕ) 4 ನ್ಯಾಯ) 

ಕಾಕಾಕ್ತಿನ್ಯಾಯ (ನಾ). ಇ ಕಾಕಾಕ್ಸಿಗೋಳಕನ್ಯಾಯ : ಆ ಶಾಸ್ತ್ರ 
ಪದ್ಧತಿಗಳು ಕಾಕಾಕ್ಷಿನ್ಯಾಯದಂತೆ ಎರಡು ಪಕ್ಷಗಳಿಗೂ ಸಮನ್ವಯಿ 
ಸುತ್ತಿ ರುತ್ತವೆ (ಲಕ್ಷ್ಮೀಪ್ರ. ೮೭). [ಕಾಕಾಫ್ಸಿ * ನ್ಮಾಯ] 

ಕಾಕಾರಿ (ನಾ). ೧. ಗೂಬೆ; ಗೂಗೆ: “ಕಾಕಾರಿ ಪಿಂಗಳಿ ನಿಶಾಟನಂ 
ಕೌಶಿಕಮೂಲೂಕ ಮೆನೆ ಗೂಗೆಯಕ್ಕುಂ? (ಮಂಗರಾ. ೫೦-೪). 
೨. ಕಾಕಾಸುರನಿಗೆ. ಶತ್ರುವಾದವನು ; ರಾಮ. [ಕಾಕ + ಆರಿ] 

ಕಾಕುಳಿ (ನಾ). ಕಾಗೆಗಳ ಗುಂಪು, ಸಮೂಹ: ಸುಪರ್ಣಂಗೀಡೆ 
ಕಾಕಾಳಿ (ಸೋಮೇಶ. ೧೦). [ಕಾಕ್ಸ್‌ 4 ಆಳಿ (ಎಆಲ್ಮಿ)) 

ಕಾಕಿ ೧, ತಾರೆಗಿಡ; ಗಂಡು ಕಕೋರ್ಲ. ೨. ಕೆಂಪು, ಹಳದಿ 
ಅಥವಾ ಕರಿಹಣ್ಣು ಬಿಡುವ ಒಂದು ಗಿಡ; ಕರಿಕಾಜಿ ಗಿಡ; 
ಕಾಕಮುಂಚಿ: ಗೋಕಾವಿ ಮುಂದಿನ ಕಾಕೀಯ ಗಿಡಗಳಿರಾ ತಾಯ 
ಹಡದೌವನ ಬರಹೇಳ (ಕನ್ನ ಜಾ, ೧೧೦); ಕಾಕೀಯ ಈ ಹಣ್ಣ 
ಕಯ್ತುಂಬ ಹಿಡಿಕೊಂಡು (ಕಜಾಗೀ. ೬). [?) 

ಕಾಕ್ಕಿ (ನಾ). ೧. ಹೆಣ್ಣುಕಾಗೆ. ೨. [ಸಂಗೀತ] ಗಾಯಕ ದೋಷಗಳಲ್ಲಿ 
ಒಂದು: ೧. ಸಂದಪ್ಪ - ಹಲ್ಲುಕಚ್ಚಿ ಹಾಡುವವನು. . .೯. ಕಾಶಿ- ಕಾಗೆ 
ಯಂತೆ ಕ್ರೂರವಾಗಿ ಹಾಡುವವನು (ಸಂಗೀಚಂ. ೧೦೩). (ಸಂ. ಕಾಕೀ] 

ಕಾಕ್ಕಿ "ಖಾಕಿ? ನೋ. 

ಕಾಕಿಣಿ (ನಾ). ೧. ಒಂದು ತೂಕದ ಪ್ರಮಾಣ; ಪಣದ ನಾಲ್ಕನೆಯ 
ಒಂದು ಭಾಗದಷ್ಟು ಅಥವಾ ಮಾಷದ ಕಾಲುಭಾಗದಷ್ಟು ತೂಕ. 
೨. ಕವಡೆ. ೩. ಇಪ್ಪುತ್ತು ಕವಡೆಯ ಬೆಲೆಬಾಳುವ ಒಂದು ನಾಣ್ಯ: 
ಕವಡೆಗಳಿಪ್ಪತ್ತಾಗಲು ಪವಣಿಸೆ ಕಾಕಿಣಿಯು ನಾಲ್ಕುಪಣ ಪದಿನಾರು 
ಭುವನದಿ ದ್ರಮ್ಮ (ಭಾಸ್ಕರ. ೭೬ -೪). [ಸಂ. ಕಾಕಿಣೀ] 

ಕಾಕಿಣೀರತ್ನ (ನಾ). [ಜೈನ] ಏಳು ಜೀವರತ್ನಗಳಲ್ಲಿ ಒಂದು; 
ಉಜ್ಜಿದರೆ ಅಥವಾ ಒರೆದರೆ ಬೆಳಕನ್ನು ಉಂಟುಮಾಡುವ ಒಂದು 
ರತ್ನ: ನಿರ್ಭೇದ್ಮ ತಮಸ್ತಮೋನಿ:ಸನ ಪ್ರಭಾಪ್ರಭೂತಗುಣೋಪೇತ 
ಮಪ್ಪ ಚಿಂತಾಜನನಿಯೆಂಬ ಕಾಕಿಣಿ£ೀ]ರತ್ಸುಮಂಂ (ಆದಿಪು. ೧೧-೩ ವ); 
ವಿಜಯ ಪ್ರಶಸ್ತಿಯಂ ಕಾಕಿಣೀರತ್ತ್ನದಿಂ ಬರೆಯಿಸಿ (ಚಾವುಂಪ. 
೩೯-೧೧) ; ಚಂದ್ರಾದಿತ್ಯರ ಬೆಳಗಿನೊಳಾವ ಬೆಳಗಂ ಬಯಸಿ ಬರೆದೊಡಾ 
ಬೆಳಗಂ ಪಡೆಯಾಲಾರ್ಪ ಕಾಕಿಣೀರತ್ನಮುಂ (ಜೀವಸಂ. ೧೭-೩೩ ವ). 

(ಸಂ. (ಕಾಕಿಣೀ + ರತ್ನ)] 

ಕಾಕಿನಿ (ನಾ). - ಕಾಕಿಣಿ ೩: ೨೦ ವರಾಟಕ-೧ಕಾಕಿನಿ, ೪ ಕಾಕಿನಿಎ 
೧ ಪಣ, ೧೬ ದ್ರಮ್ಮ-೧ಣ ನಿಷ್ಕ (ಗಣಿಚ. 
೨೮೨. ಅಡಿಟ). [ಸಂ. ಕಾಕಿನೀ) 


೧೬ ಪಣ ಎ೧ ದ್ರಮ್ಮ, 


೧೬೮.೨ 


25 


30 


45 


ಕಾಕು 


ಕಾಕಿಮಂದಲಿ (ನಾ). ಒಂದು ಬಗೆಯ ಬಳ್ಳಿ: ಕಾಗೆದಾರಿಬಳ್ಳಿ, 
ಕಾಕಿಮಂದಲಿ (ಮೈಔಗಿ. ೬೬-೧೫೪೮). [ಕಾಕಿ + ಮಂದಲ್ಲಿ] 
ಹಾಕಿವೆ "ಕಾಕಂಬಿ' ನೋ. 
ಕಾಕಿಸೊಪ್ಪುಗಡ್ಡೆ (ನಾ). ಒಂದು ಬಗೆಯ ಸಸ್ಯ: 
ಕಾಕಮಾರಿ, ಕಾಕಿಸೊಪ್ಪುಗಡ್ಡೆ (ಮೈ ಚಿ. ೩-೧೦೭). 
[ಕಾಕಿ, * ಸೊಪ್ಪು * ಗಡ್ಡೈ) 
ಕಾಕಿಹಣ್ಣು, ಕಾಕೆಹಣ್ಣು, ಕಾಗೆಹಣ್ಣು (ನಾ). ಕಾಕಿಗಿಡದ ಹಣ್ಣು: 
ಕಾಕಿಹಣ್ಣಲಿ ಹೊಡೆದ ಕಮಳದೂವಿಲಿ ಹೊಡೆದ (ಗರತಿ. ೬೯). *ಕಾಕೆ 
ಹಣ್ಣು : “ಸದಾತಿಕ್ತ - ಕಾಕೆಹಣ್ಣು” (ಓಷಧಿ. ೧೭೪). ಕಾಗೆಹಣ್ಣು : 
(ಕರಾ). ಕಾಗೆಹಣ್ನು ನೋಡಲು ಚೆಂದ. ಶಿನ್ನಲು ರುಚಿ (ರೂಢಿ). 
(ಕಾಕಿ * ಹಣ್ಣು (ಆ ಪಕ್‌) 
ಕಾಕೀ "ಕಕ್ಳಿ' ನೋ. 
ಕಾಕೀಮುಖ (ನಾ). ಸುಷುಮ್ಮಾನಾಡಿಯ ತುದಿ ; ಬ್ರಹ್ಮರಂಧ್ರ : 
ಧಾತುಗಳ ಪಟಲಗಳ ನೋಡೆ ಕಾ(ಪಾಠಾಂ. ತಾ)ಕೀಮುಖವ ಸಂಧಿಗಳ 
ಮೇರುಗಿರಿ ವರ್ನಗಳ ಸೇರುವೆಗಳ ನೋಡುತಿರೆ (ವೆಂಕಾರಾ. ೨-೩೫-೪೮). 
(ಸಂ. (ಕಾಹೀ4 ಮುಖಿ)] 
ಕಾಕು, (ನಾ). ಆಯಾಸ; ಹಿಂಸೆ: ನೂಕಿಸಿ ಕಟ್ಟ ಹಿಂಗೈಯ್ಯ 
ಬಿಗಿದಗೆಸನ ಕಾಕುಮಾಡಿಯೆ ಕೊಲ್ಲಿಸುವೆನು (ಮಡಿಸಾಂ. ೧-೧೫). 
[+ ತೆಲು. ಕಾಕು” ಗಾಸಿ] 
ಕಾಕ್ಕು (ನಾ). ಈರುಳ್ಳಿ ಮೊದಲಾದವುಗಳ ಕಟುವಾಸನೆ : (ಕ). [?) 
ಕಾಕ್ಕು (ನಾ). ೧. ಭಯ, ಕೋಪ, ತಾಪ ಮೊದಲಾದ 
ಭಾವೋದ್ರೇಕದಿಂದ ಆಗುವ ಧ್ವನಿಯ ಬದಲಾವಣೆ; ಭಾವ 
ಸೂಚಕವಾದ ಧ್ವನಿಯ ಏರಿಳಿತ, --ಉಚ್ಚಾರಣೆಯ ಪಲುಕು : 
ಸಂಬುದ್ಧಿಯೊಳ್‌ ಹ್ರಸ್ತದೀರ್ಥಮೆಂಬೆರಡು ಕಾಕುಗಳಂ ವಿಕಲ್ಪದಿಂ 
ಪೇಟ್ವಿರ್‌ (ಶಮದ. ೧೨೩ ವೃತ್ತಿ); ಕೆಲರು ವೇಳೆ ಮಾತು ವ್ಯೃಂಗಸೂಚಕ 
ವಾಗಿರುತ್ತದೆ; ಆದರೆ ಅದನ್ನು ಹೇಳುವಾಗ ಉಪಯೋಗಿಸುವ ಕಾಕು” 
ವಿನಿಂದ ಅದು ವಾಚ್ಯಸದೃಶವೇ ಆಗಿಬಿಡುವುದುಂಟು (ಭಾರಮಾ. ೩೦೯) ; 
ಕೆಳದನಿಗಳು ಮತ್ತು ಬದಲಾಗುವ ಮಾತಿನ ಕಾಕುಗಳು ವಿಶಾಲವಾದ 
ಬಯಲುಮಂದಿರದಲ್ಲಿ ಗೊತ್ತೂಗುತ್ತಲೇ ಇರಲಿಲ್ಲ (ಸಾಹಿಪ್ರ. ೧೭೧). 
೨. ವ್ಯಂಗ್ಯು; ಕೊಂಕುನುಡಿ : *ಳೊಂಕಿದ ನುಡಿ ಕಾಕುನೆಂಬುದು 
4ಅತಿ ಕೊಂಕುನಂಡಿ ಕಾಕೆನಿಕ್ಕು” (ಮಂಗರಾ. 
೨೬-೩); ಒಟ್ಟಜೆಯ ರೀತಿಯ ಕಾಕಿನ ನುಣ್ಬಿನ (ಪುಷ್ಪಪು. ೯-೮೩). 
೩. ದೇಶ್ಯ; ದೇಶೀಯ: *ಕಾಕೆಂದು ದೇಸಿಯಂ” (ಕಬ್ಬಿಕ್ಳೆ. ೬೫); 
“ಕಾಕೆಂದೆನೆ ದೇಸೀಯಂ” (ಕವಿಕಂ. ೨೪೭). ೪. ಗುಣುಗುಟ್ಟುವಿಕೆ. 
೫. ಕೇಡು; ಕೆಡುಕು: ಜೀವ್ಕೋಪಕಾರಕೆ ಕಾಕ ನೆನೆಯದಿರು (ಕುವ್ಕಾಅ. 
೬. ಹಾಳು ; ನಾಶ: ಏಕೆ ಸಾರಥಿ ರಥವ ಮುಂದಕೆ ನೂಕಿ 
ಗಂಟಲ ಕೊಯ್ವೆ ಸುಡುಸುಡು ಕಾಳಲಾ (ಕುವ್ಯಾವಿ. ೬-೧೦) ; ಸಾಕು 
ಬಯಲ ಭಕ್ತಿಯೇಕೆಮ್ಮ ನನವನು ಕಾಕು ಮಾಡಿದೆ ರಾಯ ನೀನು 
(ಹರಿಸಾಂ. ೩೧-೫೮). ಓ. ಕೀಳ್ತರಗತಿಯದು; ನೀಚವಾದುದು; 
ಕೀಳ್ಮಟ್ಟಿದ್ದು: ಈಕೆ ನಿನಗೆಹಳಲ್ಲ ನಿಂದಿರು ಕಾಕನಾಡದಿರು (ಕುವ್ಯಾವಿ. 
೨-೧೪). ೮. ಕೆಟ್ಟಮನುಷ್ಯ; ನೀಚ: ಆ ಕಾಕುಗಳಪ್ಪರ 
ಮಾತಂತಾನಾವ ನಿಶ್ಚಯಮೆಂದು ನುಡಿದೊಡಂ (ಧ ರ್ಮಾಮೃ. 
೨-೧೮೭) ; ಏನುವನಜಾಯದ ಕಾಕು ದುರ್ಬೋಧಕಂ ಕನಿಯೆನಿಸೆ 
ಕುಂಡೇ ಮಹಾ ಕವಿಗೆ (ಹಚಕಾ. ೧-೨೪); ಮತಿಯುಳ್ಳ ಲೋಗರಿಂ 
ಕಾಕೆನಿಸಿಕೊಂಡೊಡೆ (ವೀಕೈಪು. ೫-೯-೧೦); ಈ ಕಥೆ ಸಜ್ಜನರಿಗೆ 
ಕರ್ಣಾಮೃತ ಕಾಕು ಪುರುಷರ್ಗತಿ ವಿಷವೂ (ಪೂಜ್ಯ ಚ. ೧-೫೬). 


ಕಾಗೆಮಾರಿ, 


(ಹಲಾಯು ೨೩-೧೪೨) ; 


೨೧-೩೩). 


Vol-2-12A 


ಹಾಕ್ಕು 


೯. ಸುಳ್ಳು; ಸಟೆ; ವ್ಯರ್ಥವಾದ ಮಾತು: ಇವೆಲ್ಲವು ಕಾಕು ಸಟಿ 
ಭ್ರಾಂತೆಂದು ತಿಳಿದು ನಿರ್ಧರ ನಿಜದಿ ನಿಂದರು (ಅವಚಂ. ೧೫೯-೭೨೪); 
ನೇದವನು ಹುಸಿಯೆಂಬ ರಣ್ಞಾನ ನಿರುಹರೆಣ ಪೌರಾಣಮಂ ಕಾಕೆ 
[ಪಾಠಾಂ. ಳೆ]ಂಬರು (ಸೋಮಚ. ೧-೪೪); ಚಾಪತಂತ್ರ ಪಿನಾಕಿ 
ಯೇಜಾಸಿ ನುಡಿದ ನುಡಿಗಳು ಕಾಕಹುದೆ (ಕುವ್ಯಾಜ್ರೋ. ೧-೪೨). 
ಕಾಕಾಗು - ಹಾಳಾಗು; ಕೆಟ್ಟುಹೋಗು : ಕಾಕಾದುದು ಕಾರಿಯ 
ವೆಂದು ನುಡಿದನನೇಕ ದುಗುಡಭಾವದೆಲಿ (ಅಂಜಚ. ೫-೨೦೦) ; ಏಕಲಿಂಗ 
ನಿಸ್ಕೆ ಇಲ್ಲದಡೆ ಕಾಕಪ್ರೆಯಮ್ಮು (ಶಿವಗೀ. ೧೬೧-೮೦೧ ವ) ; ಮೈಮಜಕಿದು 
ಕಾಕಪ್ಪರೆಂದೆಮ್ಮು ರಕ್ಷಿಸಲೆಯ್ದಿದೈ (ಭರಚ. ೨೮-೧೯). ಕಾಕಬಳಸು - 
೧. ಕ್ರಮತಪ್ಪಿ ನಡೆ ; ಅಡ್ಡದಾರಿ ಹಿಡಿ: ತಪ್ಪಿ ನಡೆದರೆ ಭ್ರಮಿಸು 
ವರು ಬುಧರು ಲೋಕ ನಮ್ಮನುದೂಹರಿಸುವುದು ಕಾಕನೇ ಬಳಸುವುದು 
(ಕುವ್ಯಾದ್ರೋ. . ೧೮-೫೬) ; ಲೋಕದೊಳಗಣ ಮರ್ತ್ಯನೆಂದೇ ಕಾಕ 
ಬಳಸಿದೆ (ಅಂಬಿಕಾ. ೬-೪೩). ೨. ಕೆಟ್ಟಿಮಾತಾಡು; ವಕ್ರವಾಗಿ 
ನುಡಿ; ವ್ಯರ್ಥವಾದ ಮಾತನ್ನಾಡು ; ಸಟಿಹೇಳು: ಏಕೆ ನಿಮಗೀ 
ಚಿಂತೆ ವೈರಿಯ ತಾಕುನೆನು ಕೊಡು ವೀಳೆಯವ ಬಿಡು ಕಾಕ ಬಳಸುವ 
ಹಿರಿದ ಗಳಹುವ ಮಗನೆ ತಾ ನಿಮಗೆ (ಕುವ್ಯಾದ್ರೋ. ಓರಿಇ, ೨೭೭ ಪರಿ); 
ಏಕೆ ನೃಪತಿ ವೃಥಾ ಮನೋವ್ಮಥೆ ಕಾಕ ಬಳಸಲುಬೇಡ ನೀನನಿನೇಕಿಯೇ 
(ನಳಚ. ೬-೧೭) ; ಕಾಕಬಳಸದಿರು ತಮ್ಮ ನಗೆಗೇಡ ಮಾಡಿದಿರೇಳು 
(ತುರಂಗ, ೩೮-೩). ಕಾಕುಮಾಡಿಸು - ವಿಕಾರಗೊಳಿಸು; ರೂಪು 
ಗೆಡಿಸು: ಈ ಕುದೃಷ್ಟೆಯನುದಯದಲ್ಲಿ ಊರಣಕಿಕೆಯೊಳ್‌' ಕಾಕು 
ಮಾಡಿಸಿ ನಮ್ಮ ನಗರಿಯ ಪೋಜಮಡಿಸಬೇಕು (ಸಮ್ಮಳೌ. ೮-೭೦). 
ಕಾಕುಮಾಡು - ೧. ಹಾಳುಮಾಡು; ನಾಶಪಡಿಸು; ಕೆಡಿಸು: 
ಲೋಕನನಾಳುವ ರಣದೇವರಾಯನು ಕಾಕುಪೂಡಿ ಲೋಕವ ಸುಲಿ 
ದಾನು (ಕಾಲಸಂ. ೧೫೩-೩೧) ; ಕಾಕುಮಾಡಿದನೆಂದು ಮನದೊಳಗಳಲು 
ಮಾರುತಿಕೆ (ಕಾಶಿರಾ. ೪೬-೩೭); ಕಾಕು ಮಾಡುವ ಜವನೊಳಗಾಗಿ 
ಬಾಳ್ವುದು ಸಾಕು (ಧರಚ. ೪೫-೫೮) ; ಪಾಕಶಾಸನ ಪದವಿಯನು ನೆರೆ 
ಕಾಕುಮಾಡಿದನಾ ಮಹೀಶ (ದೇವೀಪು. ೨-೬೦). (ಸಂ. 
ಕಾಕ್ಕು (ನಾ). ೧. (ದೂರದಲ್ಲಿರುವವನಿಗೆ ಕೇಳಿಸುವಂತೆ) ಗಟ್ಟ 
ಯಾಗಿ ಮಾಡುವ ಧ್ವನಿ: ಹುಲ್ಲೂರು ಸೀಮೆ ದೊರೆಮಗ್ಣಾಕಿದ ಕಾಕು 
ಕಣಿವೆ ಬಾಗಿಲಿಗೆ ಕದವಾಯ್ತು (ನಾಪದ. ೧೩೭) ; ಹೂವಯ್ಯ ಪುಟ್ಟಿಣ್ಣನ 
ಕಾಕನ್ನಾಲಿಸಿ, ಎದ್ದುಬಂದು (ಕಾನೂರು. ೩೮೯). ವಿ. ಚೀರಾಟ; 
ಬೊಬ್ಬೆ : ಕೋಪದಿಂ ಕಾಳು ಕೂಗಿದನಳ್ಳಿ ಸರಿವಂತೆ ಶಬರಿ (ಶ್ರೀರಾಮಾ. 
೨೭೪-೨೮೧). ೩, [ಸಂಗೀತ] ಕೊಳಲಿನ ವಾದನದಲ್ಲಿ ಒಂದು ಧ್ವನಿ 
ಭಂಗಿ: ಭಣಿತೆ ಬೆಡಂಗು ಕಾಕು ಖಚರಂ ಗಮಕಂ ತಿರುಪಿಂಪು... 
ಕಳೆಯೆಂಬಿವಂ ಮೆಜಕೆದು ಬಾಜಿಸಿದಂ ಮುರವೈರಿ ವಾಸಮಂ (ಜಗವಿ. 
೫-೩) ; ಬೆಡಗು ಕಾಕ[(ಪಾಠಾಂ- ಲ]೦ ಕೊನಕರೆ , .. ಬಾರಿಸುವ ಕೊಳಲ 
(ಅನಾರ. ೧೮೨-೩). 
ಕಾಕುಹಾಕು -ಕೂಗು ; ಕೇಕೆಹಾಕು; ಸಂಕೇತಧ್ವನಿ ಮಾಡು: 
ಅಲ್ಲಿರುವ ರಾಜಕನೈಯರು ಕಾಕುಹಾಕ ನಗುವ ಹಾಗೆ ಕೆಲವು ಹೊತ್ತು 
ಪರಿಹಾಸವಂ ಮಾಡಲು (ಕೃವಾವಿ. ೬೪) ; ಕಾಕುಹಾಕಿದ ಕಂಡು 
ಬೇಕಾಗಿ ಬಂದೆ ಬಾರೋ ನನ ಗೆಣೆಯ ಬಯಲೀಗೆ (ಜಗೀತೆ. 3೧); 
ಇಲ್ವಲಂ ತೆಕ್ಕನೆ ಪಿಶಾಚಿ ನುಡಿಯಿಂದೆ ದುರ್ಮಂತ್ರಮಂ ಕಾಕುಹಾಕುತೆ 
ಕೂಗಿ ಕರೆಯುವನ್‌ ತಮ್ಮನಂ (ಶ್ರೀರಾಮಾ. ೧೯೦-೩೯೬). [?) 


ಕಾಕುಗೀತ (ನಾ). ಕೆಟ್ಟಗೀತ ; ಕೀಳ್ತೆರಗತಿಯ ಗೀತ: ಪುಲಿಜೊವ 


ರೆಂದು ಕುಜಕಿದೊವಲಿನುಡೆಯುಟ್ಟು ಪಾವುಗೆಗಳೆಂದು ಮಣೆಗಳ ಮೆಟ್ಟ 
ಕಾಕುಗೀತೆಗಳನೆಸಗಿ (ಸಿಂಗಿರಾ. ೧೯-೧೨). [ಕಾಕು + ಗೀತ) 


೧೬೮೩ 


25 


45 


ಕೌಕುಮನುಜ 


ಕಾಕುತನ (ನಾ). ಕೆಟ್ಟತನ; ದುಷ್ಟತನ: ಏಕಾಂತವಾಸಿಗಳೆಲ್ಲರೆ ಹಿಡಿ 
ತಂದು ಲೋಕದ ಮಧ್ಯ ದೊಳಗಿರಿಸಿ ಕಾಕುತನದಲಿ ಕಾಡಿ ಏಡಿಸಿತ್ತು 
ನೋಡಾ ಮನವು (ಅಖಂಡೇ. ೨೫೭-೧೦೯) ; ಮಹೇಂದ್ರ ಜಾಲವ ನೀ 
ಕಲಿತು ಬಂಡೆಮ್ಮ ಮಂದಿಯ ಕಾಕುತನದಲಿ ಕಾಡಿದಾ ಮಗ್ಗಿನ್ನು 
(ಪಾಕಾಂ. ನೂಕಿ ಗರ್ಜಿಸುತಿರ್ದೆಯೆಮಗಿನ್ನೀಗ] ನಮ್ಮೊಡನೆ ನೂಕಲಜಸಿ 
ಯದು (ಪ್ರಭುಲೀ. ೧೩-೨೬) ; ಕಾಕುತನದೆಣಿಕೆಯನು ಬಿಡು (ತೊರರಾ. 
೪-೧೧-೧೨); ನಾ ಕೇಳ್ದುದಿಲ್ಲಮೆನ್ನಿಸ್ಟಮಂ ಸಲಿಸೆಂದು ಕಾಕುತನದಿಂದೆ 
ಮಂಥರೆಯೆನಗೆ ಬೋಧಿಸಲ್‌ (ಧರಭ. ೪-೮೮). 
[ಕಾಕ್ಕು + -ತನ] 
ಕಾಕುತ್ಸೃ (ನಾ). ಕಕುತ್ಸ್ಯ ವಂಶದಲ್ಲಿ ಹುಟ್ಟಿದವನು; ರಾಮ: 
ಅರಣ್ಯ ಪ್ರನೇಶಮಂ ಮಾಡಿದಂ ... ಸತಿ ಸಹಿತ ಕಾಕುತ್ಸ್ಮನು 
(ಜೈ ಮಿಭಾ. ೧೮-೩). (ಸೆಂ. 
ಕಾಕುದ (ನಾ). ಅಂಗುಳು; ತಾಲು ಪ್ರದೇಶ. [ಸಂ.] 
ಕಾಕುದೈನ (ನಾ). ಅಲ್ಪಶಕ್ತಿಯ ದೇವತೆ; ಕ್ಷುದ್ರದೇವತೆ: ಮೂರ್ಬ 
ರಾದರು ಜನರು ಲೋಕದೊಳಗೆ ಏಕದೇವನ ಬಿಟ್ಟು ಕಾಕುದೈವನ ಭಜಿಸಿ 
(ಪುರಂದ, ೧-೬೨ ಅನುಪಲ್ಲವಿ). [ಕಾಕ್ಯು + ದೈವ] 
ಕಾಕುನುಡಿ (ನಾ). ಕೆಟ್ಟಮಾತು; ಕೊಂಕುಮಾತು: ಸಾಕು ಗೌತಮ 
ಮುನಿಯ ಮುಳಿಸಿನ ಕಾಕುನುಡಿ ಫಲಿಸುವುದೆ (ಕುವ್ಯಾಆ. ೧೩-೪೮) ; 
ಕಾಕುನುಡಿ ಸಟಿ ಕುಟಿಲ ಕುಹಕ ವ್ಯಾಪಾರವ ಹೊದ್ದನಯ್ಯ ನಿಮ್ಮ 
ಶರಣ (ಅಖಂಡೇ. ೧೦೫-೩೮). [ಕಾಕ್ಕು + ನುಡ್ಡಿ) 
ಕಾಕುಪೋಕು (ಗು). ಅಲ್ಬವಾದ; ಕೀಳ್ತರಗತಿಯ ; ತುಚ್ಛವಾದ : 
ಎಲ್ಲಾದರೂ ಕಾಕುಪೋಕು ಚಿನ್ನವಾದರೆ ನಾನು ಹುಡುಗಿಯನ್ನು ಕೊಂಡು 
ಹೋಗಲಿಕ್ಕಿಲ್ಲ (ಸರಸ. ಆ೯). "ಕಾಕಪೋಕ' ಪರಾ. 
[ಕಾಕ್ಕು * ಪೋಕು] 
ಕಾಕುಬಲ (ನಾ). ೧. ಅಲ್ಪಬಲ; ಕೀಳಾದ ಶಕ್ತಿ. ೨. ಅಲ್ಪಬಲ 
ವುಳ್ಳ ವನು: ಸಾಕು ಸಾಕಂಜಿದೆನು ಮನುಜರು ಕಾಕುಬಲರು ನಿಜ 
ಸ್ವಭಾವವನೇಕೆ ಭಿಡುವೆವು ತಿಳಿದು ತಿಳಿಯೆವು ಕಂಡೊಡಂಜುವೆವು 
(ಕುವ್ಯಾಅ. ೧೦-೩೯). [ಕಾಕ್ಕು + ಬಲ) 
ಕಾಕುಬುದ್ಧಿ (ನಾ). ಕೆಟ್ಟಬುದ್ಧಿ ; ವಕ್ರಬುದ್ಧಿ : ಕಾಕು [ಪಾಠಾಂ. ಕ] 
ಬುದ್ಧಿಯ ಬಿಟ್ಟು ಲೋಕನಾಯಕನ ನೆನೆ (ಪುರಂದ. ೧-೫೭ ಅನುಪಲ್ಲವಿ). 
[ಕಾಕ್ಕು * ಬುದ್ಧಿ] | 
ಕಾಕುಮತಿ (ನಾ). ವಕ್ರಬುದ್ಧಿಯುಳ್ಳ ವ್ಯಕ್ತಿ; ಕ್ಷುದ್ರಮತಿ: ಕಾಳು 
ಮತಿಗಳು ನಾವು ಚಿತ್ತವ್ಯಾಕುಳಿತೆಯರು ನಾವು (ಬಸಪು. ೪೦-೮೩). 
[ಕಾಕ್ಕು + ಮತ್ತಿ] 
ಕಾಕುಮದ್ದು (ನಾ). ಕೆಟ್ಟಮದ್ದು; ತುಚ್ಛವಾದ ಔಷಧಿ: ಲೋಕ 
ವಶ್ಯಕೆ ಮದ್ದು ಏಕಾಕಿ ಹೊಂಬೇರು ಆಕೆಯನೊಲಿಸಲದು ಮದ್ದು 
ಮಿಕ್ಕೆಲ್ಲ ಕಾಕುಮದ್ದು (ಸರ್ವಜ್ಞ. ೧೭೮೩). 
[ಜಾಕ್ಕು 4 ಮದ್ದು, (ಆ ಮರ್ದು)) 
ಕಾಕುಮನ (ನಾ). ಕೆಟ್ಟಿಮನಸ್ಸು ; ಅಳಿಮನ; ಕ್ಷುದ್ರಮನೆಸ್ಸು-: 
ಶಿವಶಿವಾ ಈ ಕಾಕುಮನಕ್ಕೆ ಏನುಮಾಡಲಿ, ಹರಹರಾ ಈ ಕಳ್ಳ ಮನಕ್ಕೆ 
ಎಂತು ಮಾಡಲಿ (ಅಖಂಡೇ. ೧೪-೧೮). [ಕಾಕು * ಮನ] 
ಕಾಕುಮನುಜ (ನಾ). ಕೆಟ್ಟಸ್ಟಭಾವದ ಮನುಷ್ಯ; ನೀಚ: ಕಾಕು 
ಮನುಜ [ಪಾಠಾಂ. ಜನ]ರ ಚಾಡಿ ನೀ ಕೇಳಿ ಕೋಪೋದ್ರೇಕ ಬೇಡೆ 
ಪ್ಚಜಕಿಕೆ (ಪುರಂದ. ೨-೪೫-೩); ಅರಸಿಕರಿಗಿದು. ಪೇಳ್ವುದಲ್ಲ ಕಾಕು 
ಮನುಜರಿಗಿದು ಸಮರ್ಪಕವಾಗಿ ಸೊಗಸುವುದೇ (ಶಮಪಾಂ. ೧೦೨). 
[ಕಾಕ್ಕು * ಮನುಜ) 


ಕಾಕುಮಾತು 


ಕಾಕುಮಾತು (ನಾ). ಕೀಳುಮಾತು; ಕೆಟ್ಟಮಾತು: ಲೋಕ 
ವೀರೇಳಕೆ ನೆಜಕಿ ಬಲ್ಲಿದನು ಪಿನಾಕಿಯೆಂಬರು ಕಥೆಯೊಳಗೆ ನಾಕಿಗಳನು 
ಕೂಡಿ ತ್ರಿಪುರಕೆ ನಡೆದೀ ಕಾಕುಮಾತ [ಖಾಕಾಂ. ದನೆಂಬೀ ಕೊಅತೆಯ] 
ಕೇಳಬಹುದೆ (ತ್ರಿಪುಸಾಂ ೩-೨೯); ಎತ್ತಣ ಕಾಕುಮಾತಿ[ಪಾಠಾಂ. 
ಮೂಳ]ಗೆ ಕೋಳುಹೋದೆನೊ ಕಾಮನೆಂಬವಗೆ (ಕುವ್ಯಾಅ. ೮-೨೧); 
ಕಾಕುಮಾತು ಆಡಬೇಡ, ಪೋಕವಿದೈಗೆ ಹೋಗಬೇಡ (ಗಾದೆ). 

[ಕಾಕ್ಕು * ಮಾತು] 
ಕಾಕುಮೂಳೆ (ನಾ). ದುಷ್ಟ ವ್ಯಕ್ತಿ; ನೀಚ: ಏಕೆ ನುಡಿದನೊ ಚಿತ್ರ 


೧೬೮೪ 


ಸೇನನದೇಕೆ ನಾ ಕೈಕೊಂಡೆನೆತ್ತಣ ಕಾಕುಮೂಳ([ಪಾಠಾಂ. ಮಾತಿಗೆ 


ಕೋಳುಹೋದೆನೊ ಇಬ! (ಕುವ್ಮಾಅ. ೮-೨೧). 
[ಕಾಕ್ಕು * ಮೂಳ (ಆ ಮೂಲ)] 
ಕಾಕುರುಳು, ಕಾಕುಳ್ಳು (ನಾ). ಕಾಡಿನಲ್ಲಿ ಬಿದ್ದು ಒಣಗಿದ ಸಗಣಿ; 
ಕಾಡು ಬೆರಣಿ (+). ಕಾಕುಳ್ಳು: “ಕಾಕುಳ್ಳು - ಕಾಡುಕುಳ್ಳು* 
(ಜಾನಕೋ. ೩೬) ; ಅಡವಿಗೆ ಹೋಗಿ ಕಲ್ಲು, ಕಟ್ಟಿಗೆ, ಕಾಕುಳ್ಳು ಮುಂತಾ 
ದವುಗಳನ್ನು ಆರಿಸಿ ತಂದು ಮಾರುವವರಿಗೆ ಏನು ಬಂಡವಲವು 
ಬೇಕಾಗುವದಿಲ್ಲನೆಂದು ತೋರುತ್ತದೆ (ಮುಂಬಯಿ. ೫-೨೫೦). 
“ಕಾಟ್ಕುರುಳ್‌' ಪರಾ. [ಕ್ಯಾ* ಕುರುಳ್ಳು (ಆ ಕುರುಳ್ಳ್‌)] 
ಕಾಕುಲತೆ “ಕಕ್ಕುಲತೆ? ನೋ. 
ಹಾಕುಲಾತಿ "ಕಕ್ಕುಲತೆ' ನೋ. 
ಕಾಕುವಗರಣ (ನಾ). ಕುತ್ಸಿತ ಬುದ್ಧಿಯಿಂದ ಹಗರಣ ಮಾಡು 
ವವನು: ಕಾರುಕರು ಕಾಕುವಗರಣರು ಶಿವಶರಣರಾಕಾರದಿಂ ಬರೆ... 
ನಿಜ ತಪಸ್ವಿಗಳ ಮಾಡಿ ತೋಜಕದ ಬಸವನು (ಸಿಂಗಿರಾ. ೧೯ ಸೂಚನೆ). 
[ಕಾಕ್ಕು + ಪಗರಣ] 
ಕಾಕುವೆಸರ್‌ (ನಾ). ಕೆಟ್ಟಹೆಸರು; ತುಚ್ಛವಾದ ಹೆಸರು: ಕೊಂಕಿನ 
ಅಗ್ಗದ ಕಾಕುವೆಸರ್ಗಳಿಂದ ಬೀಳ್ಗಳೆದು (ಬೆಟ್ಟೆ ಅ. ೮೫-೧೦). 
[ಕಾಕ್ಕು + ಪೆಸರ್‌) 
ಕಾಕುವ್ಯಂಜನೆ (ನಾ). ಸ್ವರ ವ್ಯತ್ಯಾಸದಿಂದ ಬೇರೆಬೇರೆ ಭಾವ 
ಗಳನ್ನು ಅಭಿವ್ಯಕ್ತಿಗೊಳಿಸುವಿಕೆ: ಅವನ ಮನಸ್ಸಿನಲ್ಲಿ ಹಿಂದೆ 
ಎಂದೂ ಸ್ಫು ರಿಸದಿದ್ದ ಅರ್ಥಗಳೂ, ಭಾವಗಳೂ ನಟರ ಅಭಿನಯ 
ದಿಂದಲೂ ಕಾಕುನ್ಮ ಂಜನೆಯಿಂದಲೂ ಸು ಿರಿಸುವುವು (ಪ್ರಬಂಧ. ೩೬). 
1. + ವ ಜನೆ 
ಕ್ಷುದ್ರರ ಸೇವೆ: ಕಾಕು ಸೇವೆಯಿಲ್ಲದ ಮನುಜನೆ 
[ಕಾಕ್ಕು *`ಸೇವೈ] 


ಕಾಕುಸೇವೆ (ನಾ). 
ಕಾಶಿ (ದಾಸಪ. ೧೬೫ 0 

ಕಾಕುಳ್ಳು "ಕಾಕುರುಳು' ನೋ. 

ಕಾಕೂ (ನಾ). ಕಕ್ಕಿ; ಚಿಕ್ಕಮ್ಮ: ಗಂಗಾಕಾಕೂ ನನಗೆಲ್ಲ ತಿಳಿಸಿ ಹೇಳು 
ವರು (ಸ್ಮೃತಿಚಿ, ೫೩೬); ಉಮಾಕಾಕೂ ಅಡಿಗೆಯ ಮನೆಯಲ್ಲಿ, ಭೀಮಾ 
ಕಾಕೂ ಉಗ್ರಾಣದಲ್ಲಿ (ಸ್ಮೃತಿಚಿ. ೨೨೯). 

[4 ಮರಾ. ಕಾಕೀ, ಕಾಕೂ] 

ಕಾಕೆ(ನಾ).- ಕಾಕಿ: *ಕಾಕೆ ನಾಯಸಿ ಕಾಕಮಾಚಿಯಕ್ಕು” (ಮಂಗರಾ. 
೩೯-೨೫) ; ಕಲ್‌ಯೊಳ್‌ ಕರ್ಚಿ ಕರಿಯ ಕಾಕೆಯ ರಸಮಂ ತೊಡೆದು 
(ರೋಕೋಪ. ೯-೧೯೪) ; ಕಾಕೆಯ ಹಣ್ಣೆಂದು ಮೆಲಿದನೊಬ್ಬ ಶರಣನು 
(ಶರಚ. ೧೦೩). [ಸಂ. ಕಾಕಾ] 

ಕಾಕ್ಕೆ (ನಾ). ದುಷ್ಟೆ ; ನೀಚಳು: ಕಸಟಯರು ಧೂರ್ತೆಯರು ಹಾಸ್ಯದ 
ಕುಪರಿಯರು ಕಾಕೆಯರು ನಿಷ್ಮುರ ಚಪಳೆಯರು ದುರ್ವ್ವಸನಿಯರು 
(ಬಸಪು. ೪೦-೫೪). [ಕಾಕ್ಯು + -ಎೃ] 

ಕಾಕೆಹಜ್ಜು "ಕಾಕಿಹಣ್ಣು' ನೋ. 


23 


30 


65 


ಕಾಗಣಿ 


ಕಾಕೇಂದು (ನಾ). ಒಂದು ಬಗೆಯ ಸಸ್ಯ; “ಕಾಗೆ ತೂಬರೆಗಿಡ” 


(ಅಮರ. ಟೀಕೆ). (ಸಂ.] 
ಕಾಕೋಡುಂಬರಿಕೆ (ನಾ). ಒಂದು ಜಾತಿಯ ಮರ; ಕಲ್ಲುಹೆತ್ತೀ 
ಗಿಡ. [ಆ ಸಂ. ಕಾಕೋದುಂಬರಿಕಾ] 


ಕಾಕೋದರ (ನಾ). ಹಾವು; ಸರ್ಪ: *ವಿಷಧರಃ ... ಕಾಕೋದರಃ, 
ಕಂಚುಕೀ... ಭುಜಂಗಮಃ - ಈ ೨೫ ಪಾವಿನ ಪೆಸರ್‌? (ಹಲಾಯು. 
` ೧೦೫-೧೮೪) ; ಕುಳಿಕನುಂ ಮುಂತಾದ ಕಾಳೋದರಾವಲಿಯಾೌಡಿಂ 
ದಗಿದತ್ತು (ವಿಷ್ಣುಪು. ೧-೫-೪೪). [Aಂ.] 

ಕಾಕೋದರಶಾಯಿ (ನಾ). ಹಾವಿನ ಮೇಲೆ ಮಲಗಿರುವವನು; 
ವಿಷ್ಣು (8). "ಶೇಷಶಾಯಿ? ಪರಾ. (ಸಂ. ಕಾಕೋದರೆಶಾಯಿನ್‌] 

ಕಾಕೋದರಾಭರಣ (ನಾ). ಹಾವನ್ನೇ ಆಭರಣವಾಗಿ ಮಾಡಿ 
ಕೊಂಡವನು; ಶಿವ: ಕಾಕೋದರಾಭರಣನಮಳ ಕಾರುಣ್ಯಮ[03 
ಪಡೆದು ಫೋಪಳು ಪುಡುಕುತೆ (ನವಮೋ. ೮-೬೭). "ಸರ್ಪಾಭರಣ? 
ಪರಾ. [ಕಾಕೋದರ + ಆಭರಣ] 

ಕಾಕೋಲ. `(ನಾ). ೧. ಕಾಗೆ ಜಾತಿಯ ಒಂದು ದೊಡ್ಡ ಪಕ್ಷಿ; 
ಡೊಂಬಕಾಗೆ; ಮಂಡಕಾಗೆ; ಅಡವಿಯ ಕಾಗೆ: “ಕಾಕೋಲಃ, 
ಮಾೌಕುಳಿ ದ್ರೋಣಃ, ಕೃಷ್ಣಕಾಕಃ, ವನಾಶ್ರಯಃ - ಈ ೫ ಅಡವಿಯ 
ಕಾಗೆ? (ಹಲಾಯು. ೪೧-೯೩). ೨. ಕಾಗೆ. ೩. ವಿರೋಧ; ಹಗೆಶನ. 
೪. ಒಂದು ಬಗೆಯ ವಿಷ. "ಕಾಕೋಲಧರ? ಪರಾ. ೫. ಕಾಡು 
ಕಿಚ್ಚು; ದಾವಾನಲ: *ನಿರೋಧಂ ಬಲಿಭುಗ್ವಿ ಷಂ ದನಮಿವುಂ 
ಕಾಕೋಲಮಕ್ಕುಂ ೨ (ನಾನಾರ. ೯೮); “ ವಿಷಜ್ಛಲನಂ ಹಗೆ ಕಾಗೆ ನಾಲ್ಕು 
ಕಾಕೋಲಾಖ್ಮಂ (ನಾನಾಕಂ. ೧೧೪). [ಸಂ,] 

ಕಾಕೋಲಧರ (ನಾ). ವಿಷವನ್ನು ಧರಿಸಿರುವವನು ; ಶಿವ (8). 

[ಸಂ.] 

ಕಾಕೋಲಿ, ಕಾಕೋಳಿ, (ನಾ). ಒಂದು ಬಗೆಯ ಮೂಲಿಕೆ; ಜ್ವರ 
ವನ್ನು ಹೋಗಲಾಡಿಸಿ ತಂಪನ್ನುಂಟುಮಾಡುವ ಸಿಹಿಯಾಗಿರುವ 
ಒಂದು ಮೂಲಿಕೆ: (ಕಿ). ಕಾಕೋಳ್ಲಿ: “ವಾಯುಲಸ್ವಾಲೀ, ಸ್ವಾದು 
ರಸಾ, ಕಾಯಸ್ಥಾ ಈ - ೩ ಕಾಕೋಳಿ? (ನಾಚರಾ. ೧೧೧); ಕಾಕೋಳಿ, 
ಶ್ರೀರಕಾಕೋಳಿ ... ಹದೆದಲ್ಲಿಳಿಸಿ ಸೇನಿಸಲು ಕಾಸ್ಕ ಶ್ವಾಸ, ಗುಲ್ಮ 

ಸ ಇವೆಲ್ಲಾ ಮಾಣುವುವು (ಸಕವೈ. ೪೪೪); "ಧ್ವಾಕ್ಷೋಳಿ- ಕಾಳೋಳಿ?? 

(ಓಷಧಿ, ೮೧). [ಸಂ. ಕಾಳೋಲೀ) 

ಕಾಕೋಳ್ಲಿ "ಕಾಕೋಲಿ? ನೋ. 

ಕಾಕೋಳ್ಕಿ (ನಾ). ತುಂಟಿ; ಉಂಡಾಡಿ: “ಕಾಕೋಳಿ- ತುಂಟಿ; 
ಉಡಾಳಬಪ್ಪು? (ಜಾನಕೋ. ೩೬); ದಾಯಗೆಡಲು ತಿಳಿಯದೆ ಮತಿ 


ಹೂಳಿ ವಾಯಕೆ ಸುಖಿಸು ಕ್ಯಾಕೋಳಿ (ಅವಧೂ. ೧೩). [?] 
ಕಾಶ್ರಿ (ನಾ). ಸುವಾಸನೆಯ ಮಣ್ಣು; ಸೌರಾಷ್ಟ್ರಮೃತ್ತಿಕೆ : (8). 
[ಸಂ. ಕಾಕ್ರೀ) 


ಕಾಕ್ತೀನ (ನಾ). ಒಂದು ಜಾತಿಯ ಸಸ್ಯ; 
ಕಾಗಜ "ಕಾಗದ? ನೋ. 

ಕಾಗಡಿ "ಕಾವಡಿ? ನೋ. 

ಕಾಗಣಿ (ನಾ). ೧. ಒಂದು ಕೆರೆಯ ಹೆಸರು: ಕಾಗಣಿ ತಟಾಕಮ್‌ 
466) ; ಅತ್ತಿ ಗಾಲಾ ಚವುತ್ತಕೆ ಕೂಟ್ಟ ಪ ಆರಾಟಯ 
ದೇವರಿಗೆ ಕಟ್ಟಿಮೇ ಕಾಗಣಿ ಕೆಜಿ ಕೊಟ್ಟು ್ಟವೊರ್‌ (a 111, ಮಳವ. 
೮೭೨೯; ಸು. i; ೨. ಒಂದು ಮನೆತನದ ಹೆಸರು : ಬಡಗೆರೆ ನಾಡ 
ಲಕ್ಷ್ಮಿಯೂರ ಕಾಗಣಿಯರ ಬಮ್ಮ ಗವುಂಡನ ಮಗಂ (ಎಕ. 111, ಮಳವ. 
೭೮-೭ ; 1183). [?) 


ನುಗ್ಗೆ ಗಿಡ... [ಸೇ] 


(ಎಕ. 1, ೧-೨೩; 


ಕಾಗದ 


ಕಾಗದ, ಕಾಗಜ್ಕ ಕಾದಗ (ನಾ). ೧. ಬಿದಿರು ಮೊದಲಾದುವುಗ 
ಳಿಂದ ಮಾಡಿದ, ಬರೆಯಲು ಉಪಯೋಗಿಸುವ ಹಾಳೆ: “ಪತ್ತಳಿಳೆ 
ಯೆಸಲು ಕಾಗದಮಕ್ಕು? (ಮಂಗರಾ: ೧೦೫-೧೫) ; ಹಲಿಗೆ ತಾಳಾಪತ್ರ | 
ಕಾಗದದೊಳಗೆ ನಿರ್ಮಲವಾಗಿ ಬರಹವ ಕಲಿತು ಶಾಸ್ತ್ರವ ನೋಡ 
ಲೆಳಸಿದರು (ಜಿನಭಾ. ೭-೩೨); ಕಾಗದದೊಳ' ತವಾಕಾರಮಂ ಚಿತ್ರಿಸಿ 
( ಕೆಳನೃ. ೩-೭೪) ; ಸಕಲ ಗಗನ ಸ್ಥಳಂ ಕಾಗದಗಳಾದೊಡಂ. . . ಕಾರ್ತ 
ವೀರ್ಯಾರ್ಜುನಂ ನಿತ್ಕದೊಳ್‌ ಬರದೊಡಂ ಮುಗಿಯದು (ಅರ್ಚಾವಿ. 
೨೪-೪೪): ಆ ಅಕ್ಷರಗಳ ಮೇಲೆ ಮಸಿ ಹಚ್ಚಿ, ಮೇಲೆ ಕಾಗದವನ್ನು 
ಹಾಕಿ ಹತ್ತೊತ್ತಿ ಮುದ್ರಿಸುತ್ತಿದ್ದರು (ಮುಂಬಯಿ. ೪-೨೦೪). ೨. ಬರೆ 
ಹವನ್ನುಳ್ಳ ಹಾಳೆ; ಓಲೆ: ಕಾಗದವೆಲ್ಲವ ಕೈಕೊಂಡು ಪಯಣೋ 
ದ್ಯೋಗವ ನೆನದಳಳ್ತಿಯಲಿ (ಮೋಹತ. ೨೮-೩೮); ಕಟ್ಟಿದ್ದುದದಟ 
ಕಂಠದೊಳೆಂದು ಕಾಗದ ಬಿಟ್ಟು ನೋಡಿದನವನೀಶ (ಭರಚ. 
೫೯-೮೩); ಈಬಾರಿ ರಿಜಿಸ್ಟರ್‌ಮಾಡಿ ಕಾಗ ದ ಹಾಕು (ರಂಗಳ. ೧೦೭). 
&. ಓಪ್ಪಂದ; ಕರಾರು; ಕಟ್ಟಳೆ; ಶಾಸನ: ಬರಸಿಕೊಟ್ಟ ಕಾಗದದ 
ದಾನಶಾಸನ (ಎಕ. ೩11, ಮದ್ದಗಿ. ೩೧-೪೦; 16507); ಈ ಕಾಗದವ 
ಸೇನಭೋವರ ಕಡಿತಕೆ ಬರಸಿ ತಿರಿಗಿ ಇವರ ವಸಕೆ ಕೊಡುವದಾಗಿ 
(ಎಕ. ೪11. ಶಿವಮೊ, ೧೭-೧೫; 1696). ೧. ಕಾಗಜ : ಸಸಿಬಟ್ಟುಗಾಗಜ 
ದೊಳತನು ಕತ್ತುರಿಮಸಿಯೊಳೊಸೆದು ಬರೆದಿರ್ದ ಮೋಹಾಗಮ್ಟೋಂಕಾ 
ರೆಮೋ (ಚೆಬಪು. ೯-೨೫). ೨. ಕಾಗಜವಂ ಬರೆದು ತಂಮ ತಂದೆ ಬಳಿಗೆ 
ಕಳುವಲಾಗಿ ಆ ಕಾಗಜವ ನೋದಿಸಿಕೊಂಡು (ಮೈ ಆರಿ. ೧೯೩೧, ೧-೪೦ ; 
1310); ಮದನನಟ್ಟಿದ ಕಾಗಜನೆನಿಸುವ ಚೆಲ್ವಿನೊದವಾದುದಾ ಚಿತ್ರಪಟಿವು 
(ನಾಗಕು. ೩-೫); ವಜೀರ ಮಲ್ಲುಕರ ಮೊತ್ತ ಕಳುಪಿದ ಕಾಗಜಗಳ 
ತಲೆಯೊಳು (ಸಾಕಾಂ. ಗಳನು ಕೂಡಿ ಜಗಳವ ತಲೆಯೊಳು] ಹೊತ್ತು 

ನಿಲ್ಲದೆ ಕಾಗಜವನು ತಮ್ಮ ದಾತಾರನಲ್ಲಿ 
ಗಟ್ಟದರು (ಕಂನಎ. ೧೩-೭೦). ಕಾದಗ: ೨. ನಿಮ್ಮ ತಂದೆಗೆ ಒಂದು 
ಕಾದಗ ಬರೆದು ತಿಳಿಸು (ರೂಢಿ). 

ಕಾಗದಪತ್ರ-೧. ಕಾಗದದ ಮೂಲಕ ನಡೆಯುವ ವ್ಯವಹಾರ; 
ಪತ್ರವ್ಯವಹಾರ : ನನಗೂ ಅವನಿಗೂ ಕಾಗದಪತ್ರ ನಡೆದಿತ್ತು (ರೂಢಿ). 
೨. ಮಾಡತಕ್ಕ ವ್ಯವಹಾರವನ್ನು ಕರಾರುವಾಕ್ಕಾಗಿ ಕಾಗದದಲ್ಲಿ 
ಬರೆದು ಕೊಡುವುದು; ದಾಖಲೆ ಪತ್ರ. ಕಾಗದದ ಹಣ - ಹುಂಡಿ, 
ಚಿಕ್ಕು, ಕರನ್ಸಿ, ನೋಟು ಮೊದಲಾದುವು ; ನಗದು ನಾಣ್ಯಗಳ 
ಬದಲಾಗಿ ಉಪಯೋಗಿಸುವ ಕಾಗದ. 
[+ ಪಾರ. ಹಿಂ. ಮರಾ. ಕಾಗದ; ಅರ. ಕಾಘರುತ್‌] 

ಕಾಗದಹಾಳೆ (ನಾ). “ಕಾಗದವನ್ನು ಹಾಳುಮಾಡುವವನು; 
(ಹಾಸ್ಯವಾಗಿ) ಕೀಳುತರಗತಿಯ ಬರಹಗಾರ” (೫೩ರೀ7-೩೬೩1೫೮೯. 
ಇಂಕನಿ). (ಕಾಗದ 4 ಹಾಳ್ಯ) 

ಕಾಗದಳಿ, ಕಾಗದಾಳಿ (ನಾ). (ಉಕ). ಕೆಂಪುಮಣ್ಣಿನ ಭೂಮಿ : 
ಮೊದಲನೇ ಜಾತಿಯ ಮೆಣಸು ಕಾಗದಳೀ ಭೂಮಿಯಲ್ಲಿ ಬೆಳೆಯುತ್ತದೆ 
(ಕಭಾಗೆ. ೨೭೫). ಕೌಗದಾಳಿ : ಈ ತೋಟಗಳಿಗೆ ಕಾಗದಾಳಿ ಎಂಬ 
ಕೆಂಪುಭೂಮಿಯು ಉತ್ತಮ (ಮುಂಬಯಿ. ೫-೨೧೬). [?) 

ಕಾಗದಾಳಿ "ಕಾಗದಳಿ' ನೋ. 

ಕಾಗಬ್ಬು, ಕಾಕಬ್ಬು (ನಾ). ಒಂದು ಜಾತಿಯ ಹುಲ್ಲು; ಕಾಗೆಬಿದಿರು; 
ಕಾಗೆಗಬ್ಬು : ಆಇಹೀಕಾ, ಕಾಶಃ - ೨ ಕಾಗಬ್ಬು” (ಹ ಲಾಯು-. 
೩೨-೩೭) ; “ಕಾಶ ಕುಸುಮಸ್ಕೇವ- ಕಾಗಬ್ಬಿನ ಸೂನಿನಂತೆ > (ನೀತಿವಾ. 
೧೦-೪೮) ; ಕೊಬ್ಬಿ ಕೋಮಲವಾದ ನಿಗುರಿದ ನಿಬ್ಬರೆದ ನಿಡುಗಣ್ಣುಗಳ 
ಕಾಗಬ್ಬನಜಸಿಯದೆ ಕಬ್ಬಿನಿಚ್ಛೆಗೆ ಮೆಲುವ ಮರುಳಂತೆ( ಪ್ರಭುಲೀ. ೭-೭). 


(ಕುರಾಸಾಂ. ೩೭-೬೪); 


೧೬೮೫ 


20 


40 


«3 


ಕಾಗುಣಿತ 


ಕಾಕಬ್ಬು : “ಗುಂದ್ರ,, ತೇಜನಕಃ, ಶರಃ - ಈ ೩ ಕಾಕಬ್ಬು? 
(ನಾಚಿರಾ. ೧೧೨) ; ಕಬ್ಬಿನ ಬಿಲ್ಲೊ ಕಾಕಬ್ಬಿನ ಬಿಲ್ಲೊ ಸಾಹೆಬ್ಬಿದಿರಿನ 
ಕೊಂಕು ಬಿಲ್ಲ್ಲೊ (ಭರಚ. ೫೦-೫೪). [ಕಾಡ್ಕು 4 ಕಬ್ಬು (ಆ ಕರ್ಪು)] 

ಕಾಗಲು (ನಾ). (ನೀರು) ಕಾಯುವಿಕೆ; ಕುದಿತ; ಮರಳುವಿಕೆ: 
ಬಂದ ಬಂದವರೆಲ್ಲರೂ ನೀರ ಕಾಸುವರಲ್ಲದೆ ಮಿಂದುವುಂಡು ಹೋಹವರ 
ನಾರನೂ ಕಾಣೆ. ಕಾಗಲೆತ್ತಿತ್ತು ಮೇಲು ಮಡಕೆಯಿಲ್ಲ ಸವುದೆ ಬೆಂದಿತ್ತು 
ಬೆಂಕಿಯ ಕಾಣೆ ಮಾವಾತ ಬಂದ ಉದಳವನೆಆಕಿವನರನಾರನೂ ಕಾಣೆ 
(ನಗೆಮಾ. ೨೮). 

[ಎ ಕಾಯ್‌. / ತಮಿ. ಕಾಯ್‌ ಚಲ್‌ ; ಮಳ. ಕಾಚ್ಚಲ್‌] 

ಕಾಗಿ (ನಾ). ಹೆಣ್ಣು ಕಾಗೆ: ಕೋಗಿಲೆ ಕಾಗಿಯಿಂ ಪೊರೆದ ಕಾರಣದಿಂ 
ಪರಪುಟ್ಟನಾದವೋಲ್‌ (ಜಗವಿ. ೧೭-೪೧). [ಆ ಸಂ. ಕಾಕೀ] 

ಕಾಗಿಕೊಮಾರ (ನಾ). ಒಬ್ಬಾತನ ಹೆಸರು: ಕಳ್ಳಚಿವಲ್ಲಿ ಕಿತ್ತರೆಸಂ 
ವಟ್‌ಗಟ್ಟನ ಮಗ ಪುಲಿ ಕಡ್ಡ ಆರಸರ್‌ ಸಿಯಗೆಲ್ಲರ್ಕ್ಯಾಗಿಕೊಮಾರನ್‌ 
ಕಿರ್ಕ್ಕೊಳತ್ತು ಒಗಬಳ್ಳಿಯುಳೆಜಿದುವಿಟಕ್ಲೊಂ (ಎಕ. 2೭೪1, ತುಮಕೂ. 
೯೧-೧೦ ; ಸ. 780). [?) 

ಕಾಗಿಣಿ (ನಾ). ಒಂದು ಬಗೆಯ ನಾಣ್ಯ ; ನಾಲ್ಕು ವೀಸ ಬೆಲೆಯುಳ್ಳ 
ನಾಣ್ಯ; ಕಾಣಿ: «ಕಾಗಿಣಿ ನಾಲ್ಯವು ವೀಸಮುಮಾಗಿರಲ್‌” 
(ವ್ಯವಹಾ. ೫-೨೯) ; ಜಗಮೆಲ್ಲಂ ದೇಸೆಗೆ ಕಯ್ಮುಗಿಗೆಮ ಕೊಟ್ಟೀಯ 
ನೊಂಡು ಕಾಗಿಣಿಯುಮಂ (ಎಇ. ೫೪, ೩೪೧-೪೭ ; 1072); ಕಾಗಿಣಿಗೆ 
ಮರಂ ಬೀಟಕ್ತೋಗಿರ್ಕುಂ (ಪಂರಾಮಾ, ೬-೧೩೪). ಕಾಗಿಣಿ ನಾಲ್ಕು 
ವೀಸಂ . . . ದಶಂ ಪಣಮೆ ಪೊಂಗತಿ ಪೊಂಕರುಷಗಳಕ್ಕುಂ (ಶ್ರಾವಳಾ. 
೫೮-೧೦) ; ಎಷ್ಟು ಹಣ ಅಡ್ಡ ಹಾಗ ವೀಸ ಬೇಳೆ ಕಾಗಿಣಿ ದುಗ್ಗಾಣಿ 
ಕಾಣಿ ಕವಡೆಗಳ ಗಂಟು ನೆರವಾಯ್ತು ? (ಬಿಟ್ಟಅ. ೫೪-೧೧). 

[೮ ಸಂ. ಕಾಕಿಣೀ] 

ಕಾಗಿಮೊಗೆ (ನಾ). ಒಂದು ಊರಿನ ಹೆಸರು: ಶ್ರೀ ಶಿವಮಾರ 
ಸೀಯಗೆಲ್ಲರ್ಕಾಗಿಮೊಗೆ ಊರೊಳ್ವಲ್ಲಹನಾ ಬಾಳದುಳ್ತ ಮ್ಮುತುರ್ವ್ವರುಂ 
ಎಜ್‌ದು ವಿಜಕ್ಲೊನ್‌ (ಎಕ. ೫೪1, ತುಮಕೂ. ೮೯-೧ ; ಸು. 780) (2] 

ಕಾಗಿಯಗದ್ದೆ (ನಾ). ಒಂದು ಬಗೆಯ ಗದ್ದೆ (2): ಕಾಗಿಯಗದ್ದೆ 
ಸಣ ಕೊ ೧೦ ತೋಟದ ಗೆದ್ದೆ ಕೊ ೧೦ (ಎಕ. ೪1, ಕಡೂರು. ೨೮-೩೧; 
1153). [ಕಾಗಿ? + ಗದ್ದೆ (ಆ ಗಟ್ಸ್‌))] 

ಕಾಗ, "ಕಾಂಗು' ನೋ. 

ಕಾಗ್ಕು (ನಾ). ಹಾಳು; ನಾಶ: ಕಾಗಾದ ಬಲವರಿದು ವ್ಯಾಘ್ರ ರಥ 
ರಥನೂಕಿ ಬೀಗಿದರ ಪಿಂದಿಕ್ಸಿ (ಜಿನಮು. ೩೬-೬೩). [ಆ ಸಂ. ಕಾಕ್ಯ) 

ಕಾಗುಡು (ಕ್ರಿ). ಕಾಗಿನ ಬಟ್ಟಿಯನ್ನು ಉಡು ; ಕಡು ನೀಲಿವಸ್ತ್ರ 
ವನ್ನು ಧರಿಸು: ತಾಯಿ ದೊಡ್ಡಮ್ಮ ಏನುಟ್ಟು ಮೆರೆದಾಳು ಕಾಗುಟ್ಟು 
ಕರಿದು ಮಸಕುಟ್ಟು . . . ಮೆರೆದಾಳು (ಹಳ್ಳಿಯ. ೩೫). 

[ಕಾಗ್ಗು (ಆ ಕಾಂಗು) * ಉಡ್ಗು] 

ಕಾಗುಣಿತ (ನಾ). ೧. ವ್ಯಂಜನಕ್ಕೆ ಸ್ವರ ಸೇರುವುದು; ಹಾಗೆ ಸೇರಿ 
ಉಚ್ಚರಿಸುವುದು. ೫ "ಕ' ಮೊದಲಾದ ವ್ಯಂಜನಗಳಿಗೆ ಸ್ವರ 
ಗಳು ಕೂಡಿ ಆಗುವ ಈ, ಕಾ, ಕ್ಕಿ ಕೀ ಇತ್ಯಾದಿ ಗುಣಿತಾಕ್ಷರ: 
ಕ್ರಮಕ್ರಮವಾಗಿ ಅಕ್ಷರಾಭ್ಯಾಸಗಳಾದ ನಂತರ ಕಾಗುಣಿತ ಬರಬೇಕು 
(ಭಾರದ. ೧೫೬) ; ಲಿಪಿಕಾರನು ಸಾಧಾರಣವಾಗಿ ಮಾಡಬಹುದಾದ 
ಕಾಗುಣಿತದ ಸ್ಟಾಲಿತ್ಮಗಳನ್ನು ತಕ್ಕಮಟ್ಟಿಗೆ ನೋಡಿ ಆಯಿತು (ಕನ್ನಸಂ. 
೯೬); ಎಲ್ಲ ಗುಣಿತಗಳಿಗೆ ಒಟ್ಟಾಗಿ "ಕಾಗುಣಿತ ' "ಕಾಬಳ್ಳಿ ' ಎಂಬ 
ಹೆಸರುಗಳಾಗಿವೆ (ಸಂಶೋಧ. ೧೪); ಕಾಗುಣಿತ ಬಾರದವನಿಗೆ ಕಾವ್ಯ 
ಹೇಳುವುದು ಹೇಗೆ (ಗಾದೆ). [ಆಕ್ಮ* ಗುಣಿತ] 


ಕಾಗುದುರೆ 


ಕಾಗುದುರೆ (ನಾ). ಕಾಡು ಕುದುರೆ; ಪಳಗದ ಕುದುರೆ: ಕಾಗುದುರೆ 
ಗತ್ಮಂತ ಶಿಕ್ಷೆಗಳಾಗಬೇಕಬ್ಲದೆ ವಿಚಾರಿಸಲಾ ಗರುವ ಜಾತ್ಮಶ್ವಗೊಂದೇ 
ರಾಯ ರಾವುತರ ರಾಘ ವಾಘೆಯೆ ಸಾಲದೇ (ಪ್ರಭುಲೀ. ೧೩-೭೦) 

[« ಕಾಡ್ಕು + ಕುದುರೆ] 

ಕಾಗುರುಳು (ನಾ). ಕಾಗಿನ ಬಣ್ಣದ ಕೂದಲು; ಕಪ್ಪು ಕೂದಲು : 
ಸರಸಿಯೊಳು ನೀಲಾಭ್ರ ತುಂಬಿ ಬಿಂಬಿಸುವಂತೆ ಮೆರೆವ ಹಿಮಕಾಂತ 
ಪೀಠದಿ ವೃಷಾದೇವಿಯಳ್‌ ಸುರುಚಿರೆದೆ ಕಾಗುರುಳು ಪೊಳೆದು ರಾಜಿಸು 
ಶಿರ್ದುವೆ (ನವಮೋ. ೨೩-೫). 

[ಕಾಗು, (ಆ ಕಾಂಗು) * ಕುರುಳ್ಳು (ಆ ಕುರುಳ್ಳ್‌)) 

ಕಾಗೆ (ನಾ). "ಕಾ ಕಾ' ಎಂದು ಕೂಗುವ ಕಪ್ಪುಬಣ್ಣದ ಒಂದು 
ಪಕ್ಷಿ; ಕಾಕ; ವಾಯಸ: *ಅರಿಷ್ಟಃ, ಕರಟಿಃ, ಕಾಕಃ... ವಾಯಸಃ 
-ಈ ೧೦ ಕಾಗೆ ೨ (ಹಲಾಯು. ೪೧-೯೨) ; ಆಕಾಶದೊಳ್‌ ಕಾಗೆಗಳೆಂತಿರೆ 
ಪಾಜುವನಿತಲ್ಲಡೆ (ವಡ್ಡಾರಾ. ೧೩೭-೧೮); ಕಾಗೆವೊಲಿಂತು ಬಿಲ್ಲೆಕರಮಂಜು 
ಏರ್‌' (ಪಂಪಭಾ. ೧೦-೧೨೨); ಕಾಗೆಯಂತೆ ಕಡೆಗಣ್ಮೊಳ್‌ ನೋಡುತ್ತಂ 
(ಧಮಾ ೯ಮೃ. ೫-೧೩೬) ; ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ 
ಬಳಗವನು (ಬಸವ: ೪೩೭) ; ಹದ್ದು ಕಾಗೆಯ ಮನೆಯ ಬಾಣಸವಿದೈ 
ಯೆಮ್ಮದು (ಕುವ್ಯಾಭೀ. ೫-೨೩). ೨. ಇ ಕಾಕಮಾಚಿ ;* ಕಾಗೆ (ಪಾಕಾಂ. 
ಕೆ] ನಾಯಸಿ ಕಾಕಮಾಚಿಯಕ್ಕುಂ” (ಮಂಗರಾ. ೩೯-೨೮). 

ಕಾಗೆಯಸಟ್ಟಿ - ಕಾಗಿನ ಬಟ್ಟಿ ; ಕರಿಯ ಬಟ್ಟಿ (2): ನೂಲ 

ಮಳವಿ ಒಂದಕಂ ಅಡ್ಡಹತ್ತಿಯ ಮಳವಿ ಒಂದಕಂ ಹಾಗ ಕಂಬಳಿಯ 
ಮಳವೆ ಒಂದಕ್ಕಂ ಹಾಗ ಕಾಗೆಯಪಟ್ಟಿ ಒಂದಕ್ಕಂ ವೀಸ ರತ್ನಗಂಬಳಿ 
ಜಂಬುಖಾನದ ಮಳನೆ ಒಂದಕ್ಕಂ ಹಾಗ ಓಲೆಯ ಮಳನೆ ಒಂದಕ್ಕೆಂ 
ಹಾಗ (ಎಕ. ೪, ಬೇಲೂರು. ೭೫-೮೯; 1382). ಕಾಗೆಯಾಗು- 
ಕಪ್ಪಾಗು: ಅವನು. ಿರುಗಿತಿರುಗಿ ಕಾಗೆಯಾಗಿದ್ದಾನೆ (ರೂಢಿ). ಕಾಗೆ 
ಕಾರುಬಾರು ಎ ಎಲ್ಲ ಹಾಳುಮಾಡುವಿಕೆ ; ಅವ್ಯವಸ್ಥೆ. ಅವನು 
ಕಾಗೆ ಕಾರುಬಾರುಮಾಡಿ ಹಾಳುಮಾಡಿದ (ರೂಢಿ). 

[ದೇ. | ತಮಿ. ಶಾಕ್ಯ ಕಾಕ್ಕಾಯ್‌ ; ಮಲ. ಕಾಕ್ಕ, ಕಾಕನ್‌ ; 
ತುಳು, ಕಕ್ಕೆ, ಕಾಕ; ಕೊಡ. ಕಾಕೆ; ತೆಲು. ಕಾಕಿ; ಕೋಲಾ. 
ಕಾಕ; ಪರ್ಜಿ. ಗಡಬ. ಕಾಕಲ್‌ ; ಗೊಂಡಿ. ಕಾಕರ; ಕುಣ. ಕಾಳ; 
ಕುರುಖ್‌, ಖಾಖಾ ; ಬ್ರಾಹೂಈ. ಖಾಖೊ ./ ಪಾಲಿ. ಸಂ. ಕಾಕ] 

` ಕಾಗೆಂಡೆ (ನಾ). ಒಂದು ಜಾತಿಯ ಮಾನು: ಗಣ ಮೆಲಿನ 
ಕಾಗೆಂಡೆ ಯಯ್ಯರೆಗ ದೊಂಡಿ , . . ಪರಿಪರಿಯ ಮಾನ್ಮಳಂ ಗುದಿ 
ಗೆಯ್ದರು (ಹಚಕಾ. ೫-೪೫); ಕೊರವಂ ಗೋಜಳೆ ಸಣ್ಣಗಣ್ಣನೊರವಂ 
ಕಾಗೆಂಡೆ ಹೆಗ್ಗುರ್ಬು. .. ಎಂಬ ಮಾನ್ದೆಗೆದಂ (ತ್ರಿಫವಿ. ೫೭-೮); 
ಕಾಗೆಂಡೆ ಕೆಂಕಲ್ಸರಿತ್‌ಕೊಅವಂ ಚೇಳ್ಪಸಿಗಂ. .. ಬಣ್ಣಮಿನೆನಿಸಿವೆಲ್ಲಂ 
ಬೀಳ್ದುವು (ರಾಜಶೇ. ೫-೧೧೫). [?] 

ಕಾಗೆಕೂಟಿ (ನಾ). ೧. ಕಾಗೆಗಳ ಹಿಂಡು; ಕಾಗೆಗಳ ಸಮೂಹ: 
ಕಾಗೆಕೂಟದೊಲೆಲ್ಲ ಕುಲಗೆಟ್ಟಾಗಲಾಡಿದ ಹೊಮ್ಮು ನೃಪನೆಡೆಗಾಗುವದೆ 
(ಬಜ್ಜಪು. ೧೦೪-೫೯). ೨. ಕಾಗೆಗಳ ಮೈಥುನ: ಕಾಗೆಕೂಟ ನೋಡಿ 
ದವರಿಗೆ ಮರಣವೆಂಬ ನಂಬಿಕೆ ಇದೆ (ರೂಢಿ). [ಕಾಗೆ ಕೂಟ] 

ಕಾಗೆಗಣ್ಣು (ನಾ). ೧. ಕಾಗೆಯ ಕಣ್ಣಿನಂತೆ ಇರುವೆ ಚಿಕ್ಕ ಕಣ್ಣು. 
೨. ಒಂದೇ ಕಣ್ಣು; ಒಕ್ಕಣ್ಣು; “ಒಕ್ಕಣ್ಣು, ಚಿವುಗಣ್ಣು 4 
(ಜಾನಕೋ, ೩೬). [ಕಾಗೆ ಕಣ್ತು (ಆ ಕಣ್‌)) 

ಕಾಗೆಗೆಬ್ಬು (ನಾ). - ಕಾಗೆ ಬಿದಿರು (8). : ಕಾಗೆಗಬ್ಬಿನ ಹುಲ್ಲು 
*ತೇಜನಕ - ಕಾಗೆಗಬ್ಬಿನ ಹುಲ್ಲು? (ಗಂಗಾಮ. ೧೫೭). 

[ಆ ಕಾಗಬ್ಬು ?] 


೧೬೮೬ 


ಜಾಗೆಮಾರಿ 


ಕಾಗೆಗೊಳ್ಳಿ (ನಾ). (ಕರಾ). ಒಂದು ಜಾತಿಯ ಮಾನು [1 

ಕಾಗೆಜೋಳ (ನಾ). ಜೋಳದಲ್ಲಿ ಒಂದು ಪ್ರಕಾರ: ಮುಂಗಾರಿಯ 
೧೬ ಜಾತಿಯ ಜೋಳಗಳ ಹೆಸರುಗಳು - ಮೂರುತಿಂಗಳ ಜೋಳ... 
ಚಿಜಕರ, ಕಾಗಿ£ಗೆ] ಜೋಳ (ಕಭಾಗೆ. ೨೭೧). [ಕಾಗೆ? + ಜೋಳ] 

ಕಾಗೆತೊಬರೆಗಿಡ (ನಾ). - ಕಾಕತಿಂದುಕ : “ಕಾಕೇಂದುಃ, ಕುಲಕಃ, 
ಕಾಕಃ, ಪೀಲುಕಃ, ಕಾಕತಿಂದುಕಃ -೪ ಕಾಗಿ£ಗೆ] ತೂಬರೆಗಿಡ ಇದಕ್ಕೆ 
ಕಸೇಚಿಟ್ಟ ಯೆಂದು ಕೆಲವರರ್ಥ ಹೇಳುವರು? (ಸಿದ್ಧಾಂತಿ. ೧೦೬). 

[ಕಾಗೈ * ತೂಬರೆ * ಗಿಡ (« ಗಿಡು)] 

ಕಾಗೆದಬ್ಬೆ, ಕಾಗೆದರ್ಭೆ (ನಾ). ಒಂದು ಬಗೆಯ ಹುಲ್ಲು: “ದರ್ಭ 
ಪತ್ರ - ಕಾಗೆದಬ್ಬೆ  (ಓಷಧಿ. ೭೪). ಕಾಗೆದರ್ಭೆ: *ವಾಯಸೇಸ್ಷುಕಃ- 
ಕಾಗೆದರ್ಭೆ * (ಓಷಧಿ. ೧೫೧). [« ಸಂ. ಕಾಕದರ್ಭ) 

ಕಾಗೆದರ್ಟೆ "ಕಾಗೆದಬ್ಬೆ' ನೋ. 

ಕಾಗೆದೊಂಡೆ (ನಾ). - ಕಾಕತುಂಡಿಕೆ: “ತಾಪಿಚ್ಛಃ, ಕಾಕತುಂಡಿಕಾ- 
ಈ ೨ ಕಾಗೆದೊಂಡೆ? (ಹಲಾಯು. ೩೪-೫೦) ; ಕಾಗೆದೊಂಡೆಹಣ್ಣಿನಂತೊ 
ಳಗಶುಭಮುಂ ಪೊಜಗೆ ರಮಣೇಯಮುಂ (ಧರ್ಮಾಮೃ. ೬-೩೮); ಕಾಕ 
ತುಂಡಿ - ಕಾಗೆದೊಂಡೆ (ಶಮದ. ೨೯೩ ಪ್ರಯೋ). [ಕಾಗೆ ತೊಂಡೆ] 

ಕಾಗೆನೇರಳೆ (ನಾ). ಒಂದು ಜಾತಿಯ ನೇರಳೆ; ನಾಯಿನೇರಳೆ: 
*ನಾದೇಯೀ, ಭೂಮಿಜಂಬುಕಾ-೨ *ಾಗಿ ಗೆ] ನೇರಳೇಗಿಡ, ನಾಯಿ 
ನೇರಳೇಗಿಡ, ನೆಲನೇರಳೇಗಿಡ್ಕ್‌ ಈ ೪ ಹೇರಳೇಗಿಡವೆಂದು ಕೆಲವರನ್ನು 
ವರು” (ಸಿದ್ಧಾಂತಿ. ೧೦೫). [ಕಾಗೆ ೪ ನೇರಳೆ (ಆ ನೇಜೀಲ್‌)) 

ಕಾಗೆಪುರಳೆಗಿಡ (ನಾ). ಒಂದು ಬಗೆಯ ಸಸ್ಯ: ಕಾಗೆಪುರಳೆಗಿಡ, 
ಪರ್ಪಾಟಕ (ಮೈಔಗಿ. ೫೪-೧೦೮೭). [ಕಾಗೆಪುರಳ್ಳೆ - ಗಿಡ (ಆ ಗಿಡು)] 

ಕಾಗೆಬಂಗಾರ, ಕಾಗೆಭಂಗಾರ (ನಾ). ಒಂದು ಬಗೆಯ ಖನಿಜ; 
ಅಭ್ರಕ: ನಿನ್ನಂಥಾ ಚಿನ್ನ ಇದ್ದೂ ಈ ಹಾಳುಮನಸ್ಸು ಕಾಗೇಬಂಗಾ 
ರದ ಬೆಮೆ ಬಿಡೊಲ್ಲದಲ್ಲಾ .. . ಏನು ಹೇಳಲಿ? (ಮಲ್ಲಿ. ೮೬). 
ಕಾಗೆಭೆಂಗಾರ : ಆಂಧ್ರದೇಶವು . . . ಕಾಗೆಭಂಗಾರ (ಮೈಳ) ಮತ್ತು 
ರೋಹಮಂಡೂರ (ಮ್ಯಾಂಗನೀಸ್‌) ಇವುಗಳನ್ನು ಅತಿಶಯ ಪ್ರಮಾಣ 
ದಲ್ಲಿ ಪಡೆದಿದೆ (ದಭಾಇ. ಆ). [ಕಾಗೈ + ಬಂಗಾರ] 

ಕಾಗೆಬಂಜೆ (ನಾ). ಒಂದು ಮಗುವನ್ನು ಪಡೆದಮೇಲೆ ಬಸಿರಾಗ 
ದಿರುವವಳು: *ಕಾಗೆಬಂಜೆ-ಒಂದೆ ಕೂಸು ಹಡೆದವಳು” 
(ಜಾನಕೋ, ೩೬). [<ಸೆಂ. ಕಾಕವಂಧ್ಯಾ) 

ಕಾಗೆಬಿದುರು (ನಾ). = ಕಾಗಬ್ಬು: “ಗುಂದ್ರಃ, ತೇಜನಕಃ, ಶರಃ- 
ಕಾಗಿ[ಗೆ]ಬಿದ್ದದು]ರು” (ಸಿದ್ಧಾಂತಿ. ೧೩೧). 

[ಕಾಗೆ + ಬಿದುರ್ದು (ಆ ಬಿದಿರ್‌,)] 

ಕಾಗೆಭಂಗಾರ "ಕಾಗೆಬಂಗಾರ್‌ ನೋ. 

ಕಾಗೆಮಾಯಿ (ನಾ). (ಕರಾ) ಉದ್ದಬಾಲದ ಒಂದು ಚಿಕ್ಕ ಕಪ್ಪು 
ಹಕ್ಕಿ. [?] 

ಕಾಗೆಮಾರಿ, ಕಾಗೆನೋರೆ (ನಾ). ೧. ೬ ಕಾಕಮಾರಿ: ಕಾಗೆಮಾರಿ, 
ಕಾಕಮಾರಿ, ಕಾಕಿಸೊಪ್ಪುಗಡ್ಡೆ (ಮೈಡಔಗಿ. ೬-೧೦೭). ತಿ. ಕಾಕಿ 
ಮಂದಲಿ: ಕಾಗೆಮಾರಿ ಬಳ್ಳಿ, ಕಾಕಿಮಂದಲಿ (ಮೈಔಗಿ. ೬೬-೧೫೪೮); 
ಚಿತ್ರಮೂಲದ ಬೇರು, ಕಾಗೆಮಾರಿಯ ಬೇರು, ಮೂಕಳೊರೆತಿ ಬೇರು, 
ಈ ಮೂರನ್ನು ಸಮಾನಂಗೊಂಡು ಚೂರ್ಣವಂ ಮಾಡಿ (ವಿವೈವಿ. ೧೨೬). 
ಕಾಗೆನೋರೆ: ೧. ಸೀಗೆ ಬಾಗೆಯ ಬೇರು ಕಾಗೆಮೋರೆಯ ಗಡ್ಡೆ 
ನಾಗರವು ಸತುನನೊಡಗೂಡೆ ಹೇಮ ತಾನಾಗಲೇ ಬಕ್ಕು (ಸರ್ವಜ್ಞ 

೨. ಕಲ್ಪವೃಕ್ಷದಲ್ಲಿ ಕಾಗೆಮೋರೆಯ ಹಣ್ಣು ಬೆಳೆವುದೆ 

[ಆ ಕಾಕಮಾರಿ] 


೧೯೭೩). 
(ಘನವ. ೧೭). 


*ಕಾಗೆಮೋಕೆ 


ಕಾಗೆಮೋಕಿ "ಕಾಗೆಮಾರಿ' ನೋ. 
ಕಾಗೆರೋಗ (ನಾ). ಮುಖವೆಲ್ಲ ಕಪ್ಪಗಾಗುವ ಒಂದು ರೋಗ: 
ಅವನಿಗೆ ಕಾಗೆರೋಗ ಬಡಿದಿದೆ (ರೂಢಿ). "ಕೊಕ್ಕರೆರೋಗ?' ಪರಾ. 
[ಕಾಗೆ ೬ ರೋಗ] 
ಕಾಗೆಸೊಪ್ಪು (ನಾ). (ಕರಾ) ಒಂದು ಬಗೆಯ 
"ಕಾಕಿಹಣ್ಣು' ಪರಾ. 
ಕಾಗೆಹಣ್ಣು "ಕಾಕಿಹಣ್ಣು' ನೋ. 
ಕಾಗೆಹೊದೆಕ (ನಾ). "ಒಂದು ಬಗೆಯ ಪಕ್ಷಿ: ಕಾಳಿಂಗ, ಕಾಗೆ 
ಹೊಡಕನಂಥ ಹಕ್ಕಿಗಳು ನೆಲದ ತಗ್ಗಿಗೇ ಹಾರಾಡುವುವು (ಬಾಲಪ್ರ. 111 
೧೩೯೩). [ಕಾಗೆ + ಹೆೊಡಕ?] 10 
ಕಾಚ, (ನಾ). ೧. ಕಾಜು; ಗಾಜು: “ಗಾಜು ಕಾಚಂೌ (ಮಂಗರಾ. 
ಕಾಚಮೇಚಕಚಯಚ್ಛಾಯಾಂಬುವಿಂ ಗುಣ್ಬಿನಿಂ ಪುದಿ 
ದಿರ್ದತ್ತು ಸರೋವರಂ (ಪಂಪಭಾ. ೧೩-೭೨) ; ನೆಬಲೇನಿರ್ದುವೊ ಕಾಚ 
[ಪಾಠಾಂ. ಮ] ಕುಟ್ಟಿಮ ತಳಾಂತರ್ದೇಶದೊಳ್‌' (ಲೀಲಾವ. ೨-೧೨೮) ; 
ಪಾಸಟಿಯಪ್ಪು ದೆ ಕೋಗಿಲೆಗೆ ಕಾಗೆ ರನ್ನ ಕೆ ಕಾಚಂ (ನೀತಿಮಂ. 1, ೧೫೮). |15 
೨. ನೆಲಹು; ಕಾವಡಿ: "ಕಾಚ, ಶಿಕ್ಕಂ- ಈ ೨ ನೆಲಹು” 
(ಹಲಾಯು. ೧೨೫-೭೩); Re ಚಂ] ಶಿಕ್ಕಮವಲಂಬ 
ಮೆನೆ ನೆಲಹು” (ಮಂಗರಾ. ೬೩-೨೬). ೩. ಕಣ್ಣಿನ ಒಂದು ಬಗೆಯ 
ರೋಗ: ಕಾಚ, ಕಾಮಲ ಮೊದಲಾದ ಇಂದ್ರಿಯದೋಷಗಳು 
(ಹಂದಸಾ. ೧೩೭); ಕಾಚಕ್ಕೆ ::-ಗರುಗದ ರಸದಿಂ... ಹಚ್ಚೆ ಕಣ್ಣು 
ರೋಗಮಾಣ್ಲುಂ, (ಎವೈ ಎ. ನ್ಯ (ಸಂ. | 
ಕಾಚ್ಮ (ನಾ). ಕಾಸೆ; ಚಡ್ಡಿ : ಕಟ್ಟಿದ ಕಾಚ ಕೂಡ ಒದ್ದೆ ಮುದ್ದೆ | 
ಯಾಗಿತ್ತು (ಕರಿಕಂ. ೫). [(-.ಮರಾ. ಕಾಚ] | 
ಕಾಚಕಿಲ್ಯ (ನಾ). (?) : ಉಪದಿಗ್ನ ್ಥೈ ಪೇಡಕನನನುಪೂರ್ವಲಾಂಗೂಲನಂ 
ಕಾಚಕಿ್ಕ ಸಂವರ್ತಕನಂ ಪ್ರಶಸ್ತ ನಾಳಧಿಯಂ (ಶಾಂತಿಪು. ೧೦-೧೪೨ ವ). |25 
[1] 
ಕಾಚಕೆ (ನಾ). (ಕರಾ) ಒಂದು ಜಾತಿಯ ಮಾನು. 


ಸಸ್ಯ; 


[ಕಾಗಿ + ಸೊಪ್ಪು) 


ಚವಿಗಿಡ. | 3 


೧೦೦-೨೬) ; 


20 


[4 ಮರಾ. ಕಾಂಚಾ) 
ಕಾಚಕ್ಕಿ (ನಾ). ೧. ತೆನೆಯಿಂದ ತೆಗೆದು ಸುಟ್ಟಿ ಕಾಳು; ಬೆಳಸಿ; 
"ಉಮ್ಮಿಗೆ: ಕಾಚಕ್ಕಿಯೊಂದಿಗೆ ಎಳ್ಳುಬೆಲ್ಲ ಹಾಗೂ ತೆಂಗಿನ ತುರಿ ಸೇರಿಸಿ 
ತಿಂದರೆ ರುಚಿಯಾಗಿರುತ್ತದೆ (ರೂಢಿ). ೨. ಹುರಿದ ಅಕ್ಕಿ ಬಣ್ಣ; 
ಮಾಸಲು ಕೆಂಪು ಬಣ್ಣ : 


ಆಚಿ ಕೇರಿಯವಳಿ ಕಾಚಕ್ಕಿ ನೆರಿಯವಳೆ 


ಕಾಕ್ಹಾಕಿ ನನ್ನ ಕರೆಯೋಳೆ (ಹಳ್ಳಿಯ. ೫೪). [ಆ ಕೇಸಕ್ಕಿ?] 
ಕಾಚಗ (ನಾ). ಒಂದು ವನಸ್ಪತಿ (?): ಇವಂ ಕಾಚಗ ರಸದಲ್ಲಿ 
ಕೊಡಲು ಪಾಂಡು ಮಾಣು[ುಂ (ವಿವೈವಿ. ೩೫). [?] 35 


ಕಾಚಗಣ್ಣು (ನಾ). ಕಾಚರೋಗ ಬಡಿದ ಕಣ್ಣು ; ಕಣ್ಣುಗುಡ್ಡೆಯ 
ಮೇಲೆ ಪರೆ ಕಟ್ಟಿದ ಕಣ್ಣು; ಮೋತಿಬಿಂದು ಆದ ಕಣ್ಣು : ನೀರು 
ಗಣ್ಣು, ಮೆಳ್ಳೆಗಣ್ಣು, ಮಂಜುಗಣ್ಣು, ಕಾಚಗಣ್ಣು (ಶುಕಸ. ೩೨೮). 
ಹ ಳೆ. ಜು ಡಾ ಣ 4 
(ಕಾಚ, ೬ ಕಣ್ಣು (ಆ ಕಣ) 
ಕಾಚತೊಂಡೆ (ನಾ). - ಕಾಗೆದೊಂಡೆ (?): ಮೊಲನಾಗರಕ್ಕೆ ಕಾಚ |40 
ತೊಂಡೆಯ ಬೇರು, ಹವಳ ತೊಂಡೆಯ ಬೇರು... ಇವಂ ಸಮಾನಂ 
ಗೊಂಡು ಚೂರ್ಣವಂ ಮಾಡಿ (ವಿವೈಎ. ೯೯). (7?* ತೊಂಡೆ] | 
ಕಾಚದ್ರವ್ಯ (ನಾ). ಗಾಜುಮಾಡಲು ತಯಾರಿಸುವ ಮಿಶ್ರಣ: | 
ಗಾಜು ತಯಾರಿಸಲು ಉಪಯೋಗಿಸುವ ಮರಳು ಮತ್ತು ದ್ರಾವಕ | 
ವಸ್ತುಗಳ ಮಿಶ್ರಣ : ಕಾಚದ್ರವ್ಮ? (₹೭1. ಇಂಕನಿ). 145 
[ಕಾಚ್ಮ + ದ್ರವ್ಯ] 


೧೬೮೭ 


ಕಾಚಿಹುಲ್ಲು 


ಕಾಚಭೂಷಣ (ನಾ). ಗಾಜಿನಿಂದ ಮಾಡಿದ ಒಡವೆ: 
ಪ್ರವೃದ್ಧೌ, ಕಾಚಭೂಷಣೇ ಚ? (ಶಮಧಾ). 

[ಕಾಚ * ಭೂಷಣ) 
ಕಾಚಮಣಿ (ನಾ). ಗಾಜಿನ ಮಣಿ: ಸ್ಪಟಕರೂಪದ ಬೆಣಚಿಕಲ್ಲಿಗೆ 
ಸಂಸ್ಕೃತದಲ್ಲಿ ಕಾಚಮಣಿ ಎಂದೆನ್ನುವರು (ಮುಂಬಯಿ. ೬-೨೩೮). 

[ಕಾಚ್ಮ * ಮಣಿ) 
ಕಾಚಯ್ಯ (ನಾ). ಒಬ್ಬಾ:ತನ ಹೆಸರು: ಕನ್ನರನಭಿಮತದೊಳೆ 
ಶಾಸನಮಂ ಬರೆದೊಂ ಸೇನಬೋವಂ ಕಾಚಯ್ಕಂ (ಎಕ. ೩1, ಚಿತ್ರದು. 
[ಕಾಚ * ಅಯ್ಯ] 


9ಬಳ್ಮೆ- 


೭೬-೩೬; 937). 
ಕಾಚರಿಕೆ "ಕಾಸರಿಕೆ' ನೋ. 
ಕಾಚವಲಯ, ಕಾಚವಳಯ (ನಾ). ಗಾಜಿನಿಂದ ಮಾಡಿದ ಬಳೆ; 

ಗಾಜಿನಬಳೆ : “ಬಾಲೆಯರ ಕಾಚವಲಯದೊಳು ವೃದ್ಧಿಯೊಳು ಬಳೆ? 

(ಶಬ್ದಮಂ, ೧೧೫). ಕಾಚ ವಳೆ ಯೆ: ಮನ್ನಣೆಯಿನಾದೇನಾನುಂ 

ದೀನಾರದಿನಂದು ಸಂದ ಗಾಂಧಾರಿ ವಿಷಯೆದೊಳ ಕಾಚವಳಯನಿಚಯಂ 

ಸ್ವೀಕರಿಸಿ ಪೋಗಿ (ನೇಮಿಪು. ೪-೯೬ ವ). 

[ಕಾಚ್ಕ + ವಲಯ) 
ಕಾಚವಳೆಯ "ಕಾಚವಲಯ' ನೋ. 
ಕಾಚನಿಭೂಷಣ (ನಾ). ಗಾಜಿನ ಆಭರಣ. "ಕಾಚವಿಭೂಷಣಂ 
ದುಡು: ಪರಾ. [ಕಾಡ * ವಿಭೂಷಣ] 
ಕಾಚವಿಭೂಷಣಂದುಡು (ಕ್ರಿ). ಗಾಜಿನ ಆಭರಣಗಳನ್ನು ಧರಿಸು : 
ಕಾಚವಿಭೂಷಣಂದುಡುವುದೇ ಮಣಿಭೂಷಣವಿರ್ದ ಮಾಟೈಯಿಂ 

(ನೀಮಿಪು. ೧-೧೨೦). [ಕಾಡವಿಭೂಸಣ + ತುಡ್ಮು (ಆ ತೊಡ್ಕು)) 
ಕಾಚಶಿಲೆ (ನಾ). ಕಪ್ಪುಗಾಜಿನಂತೆ ತೋರುವ ಒಂದು ಬಗೆಯ 

ಕಲ್ಲು: ಸೀಸೆಯ ಗಾಜನ್ನು ಹೋಲುವ ಕಪ್ಪಾದ, ಗಾಜಿನಂಥ 

(ರಚನೆಯ), ಶಿಲಾರಸ ಅಥವಾ ಜ್ವಾಲಾಮುಖಿಯ ಶಿಲೆ; ಕಾಚಶಿಲೆ 

(obsidian. ಇಂಕನಿ), [ಕಾಚ + ಶಿಲೆ] 
ಕಾಚಸ್ಥಾಲಿ (ನಾ). '೧. ಗಾಜಿನಪಾತ್ರೆ. ೨. ಹಸಿರುಪಾದರಿ ಗಿಡ 

ಅಥವಾ ಅದರ ಹೊವು: *ಹಸುರುಪಾದರಿ, ಹೆಗ್ಗಜ್ಜುಗೆ* (ಅಮರ. 

ಟಕೆ). [ಸಂ. ಕಾಚಸ್ಥಾಲೀ] 
ಕಾಚಾಪ್ಪಳ್ಳಿ (ನಾ). ಒಂದು ಊರಿನ ಹೆಸರು: ಕೆಜ್‌ಗಾಲೂರ್ಪೊಸ 
ವಳ್ಳಿ ಮೀದುಂಣ್ಣವಳ್ಳಿ ಕಾಚಾಪ್ರಳ್ಳಿ ಕಾತುಳ್ಳಮಳಿಯುಂ (ಮೈಳರಿ. 

೧೯೩೦, ೩-೧೮; ಸು. 500). [?) 
ಕಾಚಿ, "ಕಾವಂಚಿ' ನೋ. 
ಕಾಚಿ, (ನಾ). ಕ್ಪುದ್ರ ಹೆಂಗಸಾ; ಹೆಂಗಸನ್ನು ಜರೆಯುವ ಒಂದು 

ಬೈಗಳು (?): ದಾಸಿ ಕಾಚ ಸಿರಾಟ ಬಲ್ಲಿಸರಾಸಿ ಬಾಚಯೆನುತ್ತ (?) 

ಮೇಳದ ದಾಸಿಯಲೆದಾಲಯವ ಮಿಗೆ ಹೊಜವಟ್ಟು ಗುಡಿಗುಂಡ ವಾಸ 

ಮಠಮಂಕೆಯ ತಟಾಕೋದ್ಹೇಶದಲಿ ಕಾದಿದ್ದ ವಿಟರೊಳಗಾ ಸಮಯ 

ದಲಿ ರಮಿಸುತ್ತಿದ್ದರು ಬಹಳ ಹರ್ಷದಲಿ (ಜೀವಂಚ, ೧೭-೯). [?] 
ಕಾಚಿತ (ಗು). ೧. ನೆಲಹಿನಲ್ಲಿ ಅಥವಾ ಕಾವಡಿಯಲ್ಲಿ ಇಡಲ್ಪಟ್ಟ. 

೨. ಆ ಕಾಂಚಿತ. [ಸಂ.) 
ಕಾಚಿಮಾಚಿ (ನಾ). ಒಂದು ಮೂಲಿಕೆ: “ಯದ್ಮಿ, ಯದ್ಮಿಫಲಾ- 

ಇಂಚಿಮಾಚಿಗಳು?' (ಓಷಧಿ. ೧೮). 

[ಕಾಚ (ಲ ಕಾವಂಚಿ) + ಮಾಚಿ) 
ಕಾಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಚಿಹುಲ್ಲಂ ತಂದು 
ಕಿಚ್ಚಿಕ್ಕಲದು ನಿಂದುಡೆಲ್ಲರಂಗಡಿ ಸುಟ್ಟವು (ಗುರುಚಾ. ೧೩-೭೭). 
[ಕಾಚ (ಆ ಕಾವಂಚಿ) * ಹುಬ್ಬು (ಆ ಪುಲ್‌)) 


ಕಾಚು 


ಕಾಚು, (ನಾ). ೧. ಕೈರದ ಮರ; ಖದಿರ ವೃಕ್ಷ: “ಖದಿರ- ಕಾಡು” 
(ಬಾಹಟೀ. ೨-೧-೧೬). ೨. ಖದಿರವೃಕ್ತ್ಷದ ರಸದಿಂದ ಮಾಡಿದ ಒಂದು 
ವಸ್ತು; ತಾಂಬೂಲದೊಡನೆ ಸೇವಿಸುವ ಒಂದು ಸುವಾಸನೆ 
ವಸ್ತು: ಕಾಚು ವೀಳೆಯಕಿಂಬು ಲೋಚನಾಂಜನಕಿಂಬು (ಸರ್ವಜ್ಞ. 
೨೬೫) ; ಕಾಂಯಿ ಕತ್ತ ಕಾಚು ಕೊಬರಿ (ಮೈ ಆರಿ. ೧೯೩೬, ೨೬-೩೭; 
1708); ಕಾಚನ್ನು ಕರಿಹಾಗಲದ ರಸದಲ್ಲಿ ಪೂಸಲು ಕಜ್ಜಿ ಮಾಣ್ಣುಂ 
(ವಿವಿ ವಿ. ೬೯). 

[ದೇ. ॥ ತಮಿ. ಕಾಚು; ಮಲ, ಕಾಚ್ಚು, ಕಾತ್ತು, ಕಾಲ್ಕು; 
ಶುಳು. ಕಾಡು, ಕಾಚಿ; ತೆಲು. ಕಾಚು. / ಮರಾ. ಕಾತ, ಕಾಥ್‌; 
ಒಂ. ಕತ್ತ) 

ಕಾಚ್ಕು "ಕಾಜು? ನೋ. 

ಕಾಚು "ಕಾಸ್ಕು' ನೋ. 

ಕಾಚುಗಾನಿ (ನಾ). ಕಾಚಿನ ಹಾಗೆ ಬಹಳೆ ಕೆಂಪಾಗಿರುವ ಕಾವಿ 
ಬಣ್ಣ : ಹೋಳುದಲೆಯ ಕಾಚುಗಾವಿಯ ವಸನದ ನೆಲನುಡುಗುವ 
ಕಸಬರಿಗೆ ತಾಳಿದದಟು ಕುಂಚವ ಸಿಡಿದಿಹ (ಆಬ್ಬಲೂ. ೪-೨೨). 

(ಕಾಚು + ಕಾವಿ] 

ಕಾಚುಲವಣ (ನಾ). ಔಷಧಿಗಾಗಿ ತಯಾರಿಸಿದ ಒಂದು ಬಗೆಯ 
ಕಾಚಿನ ಬಣ್ಣದ ಉಪ್ಪು : ಕಾಚಲವಣ, ಸೈಂಧವ ಲವಣ, ಕಾಚು 
ಲವಣ, ಬಿಡುಲವಣ . . . ಸಣ್ಣನಾಗಶೆದು ;ವೈದ್ಯಸಾ. 1, ೮೮); ಕಾಚು 
ಲವಣ, ಸಮುದ್ರ ಲವಣ... ಸೈಂಧವ, ಶುಂಠಿಗಳ ಕೆಲ್ಕದಿಂದನುಪಾನ 
ವಿಕ್ಕಿಕೊಡಲು ಜಿಹ್ವಕಸನ್ನಿ ಗುಣಮಹುದು (ಸಕವೈ. ೧೬೭). 

[ಕಾಚು * ಲನಣ]) 

ಕಾಜ, (ನಾ). ಕೆಲಸ; ಕಾರ್ಯ: ಲಚ್ಛ್ಚುಗೆ ಇನ್ನೂ ಕಾಜಷ್ಟು ಕಡಿಮೆ 

ಯಾದ ಹಾಗೆ ಅಂತ ಹೇಳಿದರು (ಮುಂಗಾಮು. ೧೦೫). "ಕಜ್ಜ? ಪರಾ. 
[+ ಓಂ. ಮರಾ. ಕಾಜ್‌) 

ಕಾಜ್ಯ (ನಾ). ಅಂಗಿ, ಕೋಟು ಮೊದಲಾದುವುಗಳಲ್ಲಿ ಗುಂಡಿ 
ಹಾಕುವುದಕ್ಕಾಗಿ ಮಾಡಿದ ತೂತು ; ಗುಂಡಿಮನೆ : ಗುಂಡಿಗೆ ತಕ್ಕ 
ಕಾಜ ಮಾಡಬೇಕು (ರೂಢಿ). [«4- ಹಿಂ. ಕಾಜ್‌`; ಮರಾ. ಕಾಜೇಂ] 

ಕಾಜಕತ್ತರಿ (ನಾ). ಗುಂಡಿಯ ಕಾಜ ಕತ್ತರಿಸುವ ಒಂದು ಬಗೆಯ 
ಕತ್ತರಿ: “ಬಟ್ಟಿಯ ಅಂಚು ಬಿಟ್ಟು ಮುಂದಕ್ಕೆ ಕತ್ತರಿಸಲು ಅನು 
ಕೂಲಿಸುವಂತೆ, ಕೀಲಿನ ಹತ್ತಿರ ಅಲಗುಗಳಲ್ಲಿ ತೆರಪುಳ್ಳ ಕತ್ತರಿ: ಕಾಜ 
ಕತ್ತರಿ? (Buttonhole scissor. ಇಂಕಥಿ). ([ಕಾಜ್ಯ ಕತ್ತರ್ಕಿ] 

ಕಾಜಗಾಜ (ನಾ). ಕಾರ್ಯಕರ್ತ; ಮೇಲ್ವಿಚಾರಕ; ಪಾರುಪತ್ಯ 
ಗಾರ: ಮಯಿಸಿಗೆಯ ಕಾಜಗಾಜಂ ಚೌಧೊಕೆ ಗೊರವಿಸೆಟ್ಟಿಯುಂ 
(ಎಇ. XIX. ೩೩-೨೨ ; 1155). [ಕಾಜ + -ಗಾಣ (ಆ - ಕಾಜ)) 

ಕಾಜವಾರ, ಕಾಜಿವಾರ, (ನಾ). - ಕಾಂಜಿರ: (ಕಿ). 
ಕಾಜಿವಾರ: (೪). [?./ ತುಳು. ಕಾಯರ್‌, ಕಾಯೆರ್‌] 

ಕಾಜಾಣ (ನಾ). ಒಂದು ಬಗೆಯ ಪಕ್ಷಿ: ಕೋಗಿಲೆ ಕಾಜಾಣಗಳು ದನಿ 
ದೆಗೆದು ಹಾಡುತ್ತಿದ್ದುವು (ಗಿರಿನ. ೨೩೬); ಕೋಗಿಲೆ ಕಾಜಾಣವು 
ಕಾಮಳ್ಳಿ ಆಹ್ವಾಸಿಸುತಿನೆ ಗಾನದೊಳಿಲ್ಲಿ (ಅಗ್ನಿಹಂ. ೧೨-೧೪); ಹಾಲಿ 
ವಾಣದ ಮರದಲ್ಲಿ . . . ಕಾಜಾಣವೊಂದು ಆಲಾಪನೆಗೆ ತೊಡಗಿತು 
(ಮಲೆಮ. ೪೦). [?] 

ಕಾಜಿ, ಖಾಜಿ (ನಾ). ಮಹಮ್ಮದೀಯರ ಧರ್ಮಾಧಿಕಾರಿ; 
ನ್ಯಾಯಾಧೀಶ: ಕಾಜಿಯು ಗಂಗಾರಾಮನನ್ನು ಜೀವಸಹಿತವಾಗಿ ಗೋರಿ 
ಮಾಡಿಬಿಡಬೇಕೆಂದು ಆಜ್ಞೆ ಮಾಡಿದನು (ಬಂಕಿಮ. ೯೦೧); ಇಂದು 
ಕಾಜಿಯಾದವ ನಾಳೆ ಪಾಜಿಯಾಗುತ್ತಾನೆ (ನಿಷ್ಕಾಮ. ೧೪೩) 


ಭೌ 


20 


25 


90 


40 


45 


೧೬೮೮ ಕಣಜುವೀಟ್‌್‌ 


ಖಾಜಿ: ಪೌಜಖಾನಗೆ ತೋಟ ಮೆಚ್ಚಿಸಿಕೊಂಡನಾ ಖಾಜಿ (ಕಂನವಿ. 
೧೧-೯೨); ಮಕ್ಕೆಗೆ ಪೋಗಿ ಆ ಸಮಯಗುರು ಖಾಜಿಯೊಡನೆ ಚದು 
ರೆಂಗವಾಡುತ್ತ (ಗುರುಟಾ. ೩-೨೩); ಮುಸಲ್ಮಾನರ ಮತಸಂಬಂಧ 
ನೇಮಕವಾದ ಮೊಕದ್ದಮೆಗಳನ್ನು ವ್ಯವಸ್ಥೆ ಮಾಡುವುದಕ್ಕೆ ಖಾಜಿಗಳನ್ನು 
ಮಾಡಿದ್ದರು (ಮಹಾವಂ. 11. ೨೬). 
[+ ಅರೆ, ಹಿಂ. ಕಾಜೀ) 

ಕಾಜಿನ್ಯಾಯ, ಖಾಜಿನ್ಯಾಯ (ನಾ). ಎರಡು ಪಕ್ಷಕ್ಕೂ ಸಮಾ 
ಧಾನ ತರುವ ಸ್ಥೂಲ ನ್ಯಾಯ: ಈ ಕಾಜಿನ್ಯಾಯ ನನಗೆ ಬೇಕಾಗಿಲ್ಲ 
(ಚಂದತೋ. ೧೪೬). ಖಾಜಿನ್ಯಾಯ : ವೆಂಕಣ್ಣ, ಒಳ್ಳೆ ಖಾಜಿನ್ಯಾಯ 
ಮಾಡಿಬಿಟ್ಟರಲ್ಲಾ (ನಟಸಾ. ೩೪೭) ; ಜ್ಯೂಪಿಟರ್‌ ದೇವತೆ ಆಗ ಒಂದು 
ಖಾಜಿನ್ಮಾಯ ಮಾಡಿದಳು (ಕಲ್ಲಿಳಾ. ೧೯೬). [ಕಾಜಿ *- ನ್ಯಾಯ] 

ಕಾಜಿವಾರ "ಕಾಜವಾರ' ನೋ. 

ಕಾಜಿವಾಳೆ (ನಾ). ಒಂದು ಬಗೆಯ ಸಸ್ಯ; ಹೆಮ್ಮುಸ್ಪಿ: ಕಾಜಿವಾಳ- 
(ಹೆಮ್ಮುಷ್ಟಿ) ಬೀಜಗಳಿಗೆ ತುಪ್ಪವನ್ನು ಹಚ್ಚಿ ಕಾಥಿಯಂತೆ ಹುರಿಯ 
ಬೇಕು; ಅಂದರೆ ಶುದ್ಧವಾಗುವವು (ಗೃಹವೈ. ೭). (2) 

ಕಾಜು, ಕಾಚ್ಕು, ಗಾಜು (ನಾ). ೧. ಮರಳು, ಸೋಡಾ, ಮೊದ 
ಲಾದವುಗಳನ್ನು ಬೆರೆಸಿ, ಕರಗಿಸಿ ಪಾರದರ್ಶಕವಾಗಿಯೂ 
ಹೊಳಪಾಗಿಯೂ, ಭಿದುರವಾಗಿಯೂ ಆಗುವ ಹಾಗೆ ಮಾಡಿದ 
ಪದಾರ್ಥ : ಪಿರಿದೊಂದು ಕಾ[ಪಾಠಾಂ. ಗಾ]ಜಿನ ಬಟ್ಟಿ ಲೊಳ್‌ ಕಮ್ಮಿ ತಪ್ಪ 
ನೀರಂ ತೀವಿ (ವಡ್ಡಾರಾ. ೧೮೬-೧೬) ; ಕಲ್ಲ ಮೇಲೆ ಬಿರ್ದ ಕಾಜಿನ 
ಪೇಆಂನಂತೆ ನುಗ್ಗಪ್ಪುದುಂ (ಧರ್ಮಾಮೃ. ೮-೧೨೪) ; ಗೋವಿನ್ಮ 
ಚಮೂನಾಯಕ ನೊಳ್ಳೆಣಸುವವಂ . . . ಒಡೆದ ಕಾಜಂ ಪೋಲ್ಕುಂ 
(ಎಕ. ೫11, ಶಿಕಾರಿ. ೧೩೭-೩೬; 1114) ; ಕಾಜಿನ ಕುಪ್ಪಿಗೆಯಲಿಪ್ಪ 
ಫೀರೆಣ್ಣೆಯಂತೆ (ಮೋಳಿಮಾ. ೧೬೧-೬೦೧); ತುಜುಗಾಹಿ ಕಾಜಿನ 
ಮಣಿಯ ಬಲ್ಲನು ಗಡ (ಕುವ್ಯಾಕ. ೯-೧೪). ಕಾಚ್ಕು : ಬಂಡಾರಮಂ 
ಈಡಾಡಿ ಕಾಚಂ ಸಂವರಿಸುವ . , . ಎಗ್ಗನಂ ಪೋಲ್ವೆಂ (ಧರ್ಮಾಮೃ. 
೩-೨೧) ; ಕವಡಿಕೆಯುಂ ಕಾಚುಂ ಸಲ್ಲುಮೆ ಹೊನ್ನವೊಲೆಲ್ಲಿಯಾ 
ದೊಡಂ (ಸಮಪ. ೩-೧೧); ಯಾರನ್ನು ನೋಡುತ್ತಾನೋ ಎಂದು 
ತೋರಗೊಡದ ಕಪ್ಪು ಕಾಚನ ಗೊಗಲ್ಫ್‌ (ಮೂರುದಾ. ೨೪೩). 
ಗಾಜು: ೧. *ಕಾಚಂ ತಾ ಗಾಜೆನಿಪ್ಪುದು'' (ಕವಿಕಂ. ೨೫೮) ; 
ಎಣಿಸಡೆ ಗುಣಮಂ ಗಾಜೆ[ನಾಕಾಂ. ಚಿ]ನ.ಮಣಿಯೆಂ ಮಾಜುವವೊಲ್‌ 
(ಅರ್ಧನೇ. ೧-೪೭); ಕುಜುಬರೂರೆಲಿ ಗಾಜು ಮಾಣಿಕ (ಕುವ್ಕಾಸ. 
(೯-೩೪); ಗಾಜಿನ ಮಂಟಪದೊಳಿರ್ದ ಬಸವಗೆ (ಬಿಜ್ಜಪು. ೭-೪೪). 
೨. ಕನ್ನಡಕ; ಸುಲೋಚನ: ಈಗ ಅರು ತಿಂಗಳಿನಲ್ಲಿ ತಾನೇ 
ಅವನು ಹೊಸದಾಗಿ ಕಣ್ಣಿಗೆ ಗಾಜನ್ನು ತೆಗೆದುಕೊಂಡಿದ್ದಾನೆ (ದೂರಸ.೨೧). 
೩. ಕಣ್ಣಿನಲ್ಲಿರುವ ಪಾರದರ್ಶಕ ಭಾಗ: ಕಣ್ಣೊಳಗಿರುವ 
ಗಾಜು (೭೮೧೩೦) ಜೀ ವವಿರುವನರೆಗೂ ಬೆಳೆಯುತ್ತಲೇ ಇರುವುದು 
(ನಿಮ್ಮದೃ. ೪೫). ೪. (ಕರಾ). ಬಳೆ: ಅವಳು ಚಿನ್ನದ ಗಾಜನ್ನು 
ಧರಿಸಿದ್ದಾಳೆ (ರೂಢಿ). [ಆ ಸಂ. ಕಾಚ) 

ಕಾಜುಗೊಳ್‌ (ಕ್ರಿ). ಗಾಜನ್ನು ಕೊಳ್ಳು (?): ಅತನಿತ್ತ ಸಂಬಳ 
ದೊಡನೆಯಂ ಕಾಜುಗೊಂಡು ಗಾಂಧಾರದೇಶದೊಳ್‌" ಮಾಆಿ ಬರು 
ಶ್ರಿರಲ್‌' (ಪುಣ್ಯಾಸ್ರ. ೪-೨೬ ವ). [ಕಾಜು * ಕೊಳ್‌] 

ಕಾಜುವೀಲ್‌್‌ (ಕ್ರಿ). ಕಾಜಾಗಿ ಬೀಳು; ಕರಗಿ ಕಾಜಿನ ದ್ರವವಾಗಿ 
ಬೀಳು: ಮೂಷೆಯಿಟ್ಟ ತೆಜದಿಂ ಗ್ರಾವಸ್ಥ್ಯಲಂ ಲೋಹವಾದುವು 
ರೇಣುಸ್ಮಲಿ ಕಾಜುವಿಯ್ದುವು ನಿದಾಘದ್ರಾಭಿ ನೋದ್ರೇಕದೊಳ್‌ 
(ಪಂರಾಮಾ. ೭-೯೭). [ಕಾಜು + ಬೀಟ) 


ಕಾಟಿ ೧೬೮೯ 


ಕಾಟಿ, (ನಾ). ತೊಂದರೆ; ಪೀಡೆ; ಉಪದ್ರವ: ಪುರಂದರನ ಗಣಿಕೆ 
ಯರ ಕಡೆಗಣ್ಣ ನೋಟಕ್ಕಂ ಕಾಟಿಕ್ಕಮಳ್ಯದ ಶೌಚಾಂಜನೇಯನ 
ಶೌಚಮುಮಂ ಪರಸ್ತ್ರೀಯ ನೋಟಮಂ 
ಜನನ ಕಾಟಮನ್ನದೆ (ಧರ್ಮಾಮೃ. ೧೩-೧೩೪) ; ಕಟ್ಟಬೇಕು ಕಾಟದೆಮ್ಮೆ 
ಅದಜ ಹಯನ ಎಷ್ಟಾದರು ಉಣಬೇಕು (ಪುರಂದ. ೨-೫೫ ಪಲ್ಲವಿ); 
ತೋಟಕ್ಕಂತೂ ಯಾರ ಕಾಟವೂ ಇಲ್ಲ (ಹುಚ್ಚುಹು. ೬೮). 

ಕಾಟಕೊಡು - ಪೀಡಿಸು: ಶಾನುಭೋಗ ಇದ್ದೂ ಕಾಟಕೊಟ್ಟ, 
ಸತ್ತೂ ಕಾಟಕೊಟ್ಟಿ (ರೂಢಿ). ಕಾಟಹಾಕು - ಪೀಡಿಸು; ಒತ್ತಾಯ 
ಪಡಿಸು: ಗಂಡನಿಗೆ ಕಾಟಿಹಾಕಿ ನಾಲ್ಕಾರು ಗಡಿಗೆ ನೀರನ್ನು ಹೆಚ್ಚಾಗಿ 
ತರಿಸಿ (ಬೆಳುಮ. ೭೭). 
[ಆ ಕಾಡ್ಕು. / ತಮಿ. ತುಳು. ಕೊಡ. ಕಾಟ] 

ಕಾಟ್ಮ (ನಾ). ೧. ಕಾಡಿನಲ್ಲಿರುವವನು; ಬೇಟಿಗಾರ; 
"ಕಾಟಿಕ್ಕ' ಪರಾ. ೨. ಒಬ್ಬಾತನ ಹೆಸರು 
- ಕಾಟಂ, ಕಸವಂ, ದೊಡಿಗಂ (ಶಮದ, ೭೬ ಪ್ರಯೋ). ೩. ಒಂದು 
ಕ್ಷುದ್ರದೇವತೆ: ವರಮಾಗುಮೆ ಮೈಲಾರಂ ಕೇತಂ ಕಾಟಂ ಮಾರಿಗೆ 
ಮಸಣೆಗೆಯಂಸ್ಪ ಕೊಳೆದೆಯ್ವ ೦ಗಳ್‌ | ೯-೧೨೮). 

(ದೇ. | ತಮಿ. ಮಲ. ಕಾಡ] 

ಕಾಟ್ಕ (ನಾ). ಹೊಗೆಸೊಪ್ಪು, ಮೆಣಸಿನಕಾಯಿ, ಮೊದಲಾದವುಗಳ 
ಉಗ್ರವಾದ ವಾಸನೆ: (8). [< ಗಾಟ್ಮ?] 

ಕಾಟಕ, (ನಾ). ತೊಂದರೆ ಕೊಡುವವನು; ಉಪದ್ರವಕಾರಿ: 
ಕೌರವರ್‌ ಕಾಟಿಕರ ಸೊಲ್ಲುಗಳ್ಳೇಳ್ಲೆ ಮ್ಮ ದಣಿಸಿದರು (ತುರ.೦ಗ. 

ಕದನ ಹುಟ್ಟುವುದಣ್ಣ ಕಾಟಕರಿದ್ದಲ್ಲಿ (ನಾಪದ. ೯); ತಾಯಿ 
ಯಿಲ್ಲದ ತೌರು ಕಾಟಕರಿದ್ದಡವಿ (ಗಾದೆ). [ಕಾಟ 4 -ಕ್ಕ) 

ಕಾಟಕ್ಕ (ನಾ). ಬೇಟೆಗಾರ: ಮಾಟಸಿ ಶಿಖಿಯೊಳು ಚಾಟಕತನದಲಿ 
ಕಾಟಕರತಿ ಭರದಿ (ಹಮಚ. ೧೮). [ಕಾಟ್ಕ + -ಕ್ಕ) 

ಕಾಟಿಕತನ (ನಾ). ತೊಂದರೆ ಕೊಡುವಿಕೆ; ಪೀಡೆ: ಮರಾಟರ 
ಆವೇಶಕ್ಕೂ; ಕಾಟಕತನಕ್ಕೂ ಖಾನನು ಮೆಚ್ಚಿದನು (ಛತ್ರಪ. ೭೦); 
ಬೂಟಕತನ ಮಾಡಿದರೆ ಕಾಟಕತನ ತಪ್ಪೀತೆ (ಗಾದೆ); ಪೀಠ ಸಿಕ್ಕಿದರೂ 
ಕಾಟಕತನ ಬಿಟ್ಟಾನೇ? (ಗಾದೆ). [ಕಾಟಳ, + -ತನ] 

ಕಾಟಿಕಸರು (ನಾ). (ಉಕ). ವೆಚ್ಚವನ್ನು ಕಡಮೆ ಮಾಡುವುದು 
ಮಿತವ್ಯಯ: ಕಾಟ-ಕಸರು ಮಾಡಿ ಕೊಳೆತ ಮಾನ ತರುವ (ಶ್ರೀಕಾಂತ. 

. ೨೪೦) ; ಯಜಮಾನ್ರು ಘಳಿಸಿ ತಂದು ಹಾಕಿದ್ದರಾಗ ಕಾಟಕಸರು ಮಾಡಿ 
ವರ್ಷಾ ಆರಾರ ತೊಲಿ ಭಂಗಾರ ಮಾಡಿದಳು (ವೈನಿ. ೧೨) ; ನಮ್ಮ 
ಮಕ್ಕಳ ಮುಂಜಿವಿಯಲ್ಲಿ ಬೇಕಾದರೆ ಕಾಟ-ಕಸರು ಮಾಡಿರಿ (ಸ್ಮೃೃತಿಚಿ. 
೩೨೪). [4+ ಮರಾ. ಕಾಟ್‌ಕಸರ್‌] 

ಕಾಟಿಕಾಯ "ಕಾಟಕಾಯಿ' ನೋ. 

ಕಾಟಿಕಾಯಿ, ಕಾಟಿಕಾಯ, ಕಾಟಗಾಯಿ (ನಾ). ದರೋಡೆ; 
ಸುಲಿಗೆ; ಕೊಳ್ಳೆ: ಇವಂ ಯೂದಾಯದಾ ತುದಿಯನೀ ತುದಿವರಂ 
ಕಾಟಕಾಯಿಗಳನೆಬ್ಬಿಸದೆ ಬಿಡುವನೆ.€ನು (ಗೊಲ್ಕೊಥಾ. ೭-೧೭೨) ; 
ಶೋರ್ತುಗೀಸ ಕಾಟಕಾಯಿಯ ಕಾಲದ ಗೋವೆಯ ಇತಿಹಾಸವನ್ನು 
ಬರೆಯಬೇಕು (ಕಂನಾಸಾ. ೧೦). ಕಾಟಕಾಯ : ಅರಮನೇ 
ಬೊಕ್ಕಸಕ್ಕೆ ಯಾರೊ ಕನ್ನಹಾಕಿದ್ದರು. ಇತರ ಕಾಟಕಾಯಗಳು ಶತ್ರುಗಳ 
ದೆಸೆಯಿಂದ ಚಿಲ್ಲರೆಚಿಲ್ಲರೆಯಾಗಿ ಜರುಗುತ್ತಲೇ ಇದ್ದವು (ಚಿತ್ರಪಾ. ೬೦). 
ಕಾಟಿಗಾಯಿ: (8). "ಎ ಮರಾ. ಕಾಟಕಾಈ) 

ಕಾಟಿಕ (ನಾ). ತೊಂದರೆ ಕೊಡುವವಳು; ಉಪದ್ರವದ ಹೆಂಗಸು: 
(ಕಿ). (ಕಾಟಳ + -ಇ್ಯ] 


(ಪಂಪಭಾ. ೯-೫೨ ವ; 


ಬೇಡ. 
ಅಂಕಿತನಾಮಕ್ಕೆ 


೮೪-೨) sy 


3 


30 


35 


40 


45 


ಕಾಟ 


ಕಾಟಕುಳಿ (ನಾ). ಕಾಡುವುದೇ ಸ್ವಭಾವವಾಗಿರುವ ವ್ಯಕ್ತಿ; 


ಕಾಟಿಕ: ನಾಡೊಳಗುಳ್ಳ ಕಾಟಕುಳಿ [ಪಾಠಾಂ. 
ದೇವರ ನೋಲಗಿಸುತ್ತುಂ' (ಸಮಪ. ೮-೨೩೦). 
[ಕಾಟ + -ಕುಳ್ಳಿ] 


ಕೂಡಕುಳಿ] 


ಕಾಬಿಕೋಣ 'ಕಾಟಕೋನ' ನೋ. 
ಕಾಟಕೋನ, ಕಾಟಕೋಣ (ನಾ). (ಉಕ). ೧. ತೊಂಬತ್ತು ಅಂಶ 


ಗಳ ಕೋನ; ಸಮಕೋನ : ಬೆಳಕಿನ ಎರಡು ಕಿರಣಗಳನ್ನು . 
ಕಾಟಕೋನವಾಗಿ ಪ್ರಸರಿಸಿ ಅವುಗಳ ವೇಗವನ್ನು ಅಳೆಯಲಾಯಿತು 
(ವೈಜ್ಞಾಪ್ರ. ೧೬) ; ಸ ರುರಿಯೊಂದು . .. ಮೊದಲಿನ ಪ್ರವಾಹಕ್ಕೆ 
ಒಂದು ಕಾಟಕೋನವನ್ನು ಮಾಡುವಂತೆ ಮುಂದೆ ಹರಿದುಹೋಗುತ್ತಿತ್ತು 
(ಮೇದಿಮ. ೧೪೫). ೨. ಉಪ್ಪಾರನು ಬಳಸುವ ಚೌಕ ಪಟ್ಟ; 
ಮೂಲೆಮಟ್ಟ. ಕಾಟಿಕೋಣ : ೧. ಒಂದು ರೇಖೆಯು ಮತ್ತೊಂದು 
ರೇಖೆಯ ಬಳಿ ಬಂದು ಸೇರುವುದರಿಂದ ಎರಡು ಕೋಣವಾಗುತ್ತೆ. ಆ 
ಯೆರಡು ಕೋಣಗಳು ಸಮಾನನಾಗಿದ್ದರೆ ಆಂತಹ ಪ್ರತಿ ಒಂದು 
ಕೋಣಕ್ಕೂ ಕಾಟಳೋಣವೆಂಬ ಹೆಸರು (ಭೂಮಿಅ. ೧೦). 

[4 ಮರಾ. ಕಾಟಕೋನ, ಕಾಟಕೋಣ) 


ಕಾಟಗಾಯಿ "ಕಾಟಕಾಯಿ' ನೋ. 
ಕಾಟಿಗಾವುಂಡ (ನಾ). ಒಬ್ಬಾತನ ಹೆಸರು: ಗುಣ್ಣಯ ಗಾವುಂಡನುಂ 


ಕಾಟಿಗಾವುಂಡನುಂ (ಕಇಆ. ೧೦೫-೧೧-೧೮ ; 1067). 
[ಕಾಟ + ಗಾವುಂಡ (€ ಗಾಮುಂಡ)] 


ಕಾಟಿಣ್ಣ (ನಾ). ೧.ಬೇಡರು ಪೂಜಿಸುವ ಸುಣ್ಣ ಬಳಿದ ವಿಗ್ರಹ: (8). 


೨. ಒಬ್ಬಾತನ ಹೆಸರು. ಕರಮೆಸೆದನು ಕಾಟಣ್ಣ ಕಂಪಿಲಭೂವರನ 
ಮುಮ್ಮೊನೆಯ ಪೌಜಿನೊಳು (ಕುರಾಸಾಂ. ೧೨-೯). 
[ಕಾಟಿ + ಅಣ್ಣ] 


ಕಾಟನಾಯಕೆ (ನಾ). ಬೇಡರ ನಾಯಕ; ವನಚರರ ನಾಯಕ: 


ಕಾಟನಾಯಕನ ಮನೆಗೆ ಕನ್ನ ಹಾಕಿದರೆ ನೇತಾಡುವುದು ಎರಡು ಬಂಗಿ 
ಚೀಲ (ಗಾದೆ). [ಕಾಟ + ನಾಯಕ] 

ಕಾಟಿರ (ನಾ). ಕುದುರೆಯ ಜೀನು; ಹಲ್ಲಣ : ನೆಕ್ಸುದೋವ್‌ ಪಳಗಿದ 
ಕುದುರೆಯೊಂದಕ್ಕೆ ಕಾಟರ ಕಡಿವಾಣಗಳನ್ನು ಹಾಕಿ ಅಣಿಗೊಳಿಸುವಂತೆ 
ಆಳಿಗೆ ಆಜ್ಞೆ ಮಾಡಿದನು (ಪುನರು. ೬೮). (?] 

ಕಾಟಾ (ನಾ). (ಉಕ). ತಕ್ಕಡಿ: ಕಮತಿಗ ಹತ್ತಿಯನ್ನು ಕಾಟಾಕ್ಕೆ 
ಹಚ್ಚಿ, ವಜನ ಮಾಪ ಸರಿಯಾದದ್ದನ್ನು ತನಖಿಸಿ (ದೀಪಹ. 11, ೧೬೫). 

[4- ಮರಾ. ಕಾಟಾ] 

ಕಾಟಾಚಾರ (ನಾ). ಶ್ರದ್ದೆ ಯಿಲ್ಲದೆ ಕಾಟಕ್ಕೆ ಮಾಡುವ ಕೆಲಸ; 
ಮನಸ್ಸಿಲ್ಲದೆ, ತೋರಿಕೆಗಾಗಿ ಮಾಡುವ ಸ ಬೇಕಾಬಿಟ್ಟಿ 
ಕೆಲಸ: ಸಮಾಧಾನವಾದರೆ ನಂತರ ಹಣಕೊಡಿ. ತಾಯಿತ ಚ 
ಕಾಟಾಚಾರದಿಂದ ತಯಾರಿಸುವುದಿಲ್ಲ (ದೇವಹೆಂ. ೧೮೭) ; ಕಾಟಾಚಾರಕ್ಕೆ 
ಬಾನ್ನೋದು ಏನಾದ್ರೂ ನೆವ ತ ಕ್ಕೊ ಡು ಜಗಳಾ ಆಡೋದು 
(ಅನ್ನಾವ. ೬೪). [ಕಾಟಿ ೬ ಆಚಾರ] 

ಕಾಟಿ, ಕಾಟಿ, ಕಾಡೆ, (ನಾ). ರಾಗಿ ಅಥವಾ ಜೋಳದ ಗಂಜಿ; 
ಸಂಗಟಿ (ಉಳ): ಕಾಟಯನು ಹಾಕಿದರೆ ಓಟವಿಹುದಾ ರಕಿಗೆ (ಸರ್ವಜ್ಞ. 

ಈ ಬಡ ಒಕ್ಕಲಿಗರು - ಕರುಳಿಗೆ ಕಾಟಿಯೂ ಸಿಗದ 

ಒಕ್ಕಲಿಗರು- ಕೋರ್ಟಗೆ ಹೇಗೆ ಹೋದರು (ಷೋಡಶಿ. ೨೦೧). ಕಾಟಿ: 

(ತಳ್ಳ ನ ಗಂಜಿ; ಸಂಗಟಿ? (ಜಾನಕೋ. ೩೬); ನೊರೆವಾಲ ಚಿಲ್ಲಿ 

ಕಾಟಟು ಬಯಸಿ ಬಾಯಾರುವಂತೆ (ಸಿದ್ದೇವ. ೩೯೬). ಕಾಡೈ: (*). 

(ಡೇ. ॥ ತಮಿ. ಮಲ, ಕಾಟ; ತೆಳು. ಕಾಡಿ) 


೧೯೯೨) ; 


ಕಾಟಿ 


ಕಾಟ್ಯ (ನಾ). ಒಂದು ಬಗೆಯ ಚಿಕ್ಕನಾಣ್ಯ: ಅರಮನೆಗೆಯೆತ್ತುವ ಕುಳ 

ಮೊದಲು ಕಾಟಯ ಹಂನೆರಡು ಯೆಂನು (ಸೌಇಎ. ೧೯೨೯, ಕಾರ್ಕಲ್‌. 
ಗ್ರಾಮ ೧ಕ್ಕೆ ಆದಾಯ ಕಾಟ ೧೨೬೦ (ಮೈಲರಿ. 
ಕಾಟಗೆ ಸರಿಗಂಡು ದಿವ್ಯಭೂಷಣವ ಕಿರೀಟ 
ಕುಬೇರನಲ್ಲಿ ಕಾಟಯನ್ನು 


೫೨೫-೧೪ ; 1946); 
೧೯೩೪, ೨೮-೧೪ ; 1459); 
ಯಿಟ್ಟನು ದೆಸೆದೆಸೆಗೆ (ಛರಚ. ೭೭-೬); 
ಯಾಚಿಸಿದಂತೆಯೇ ಸರಿ (ಭಾಮೃತ. ೧೮೦). 

ಕಾಟಗ್ಯ ಕಾಟಗದ್ಕಾಣ - ಒಂದು ಬಗೆಯ ಗದ್ಯಾಣದ ನಾಣ್ಯ: ; 

ಗ್ರಾಮಣಕಂ. ಭಕ ಕಾಟಗ ೨೪೦. ಕೊಂಬ ಬತ್ತ(ಸೌಇಎ.೧೯೨೯, 
ಮಂಗಳೂ. ೪೭೦; 1375); [ಮೇ] ಲಾಯದಿಂ ಕಾಟಗ ೩೦ ಹೊಂನನು 
(ಸೌಇಎ. ೧೯೩೨, ಉಡುಪಿ. ೩೦೩-೨೬ ; 1397) ; ಆಂತು ಕಾಟಿಗದ್ಯಾಣ 
ಯಿಪ್ಪತ್ತು ಹೊಂನು (ಸೌಇಇ. 13-11, ೪೧೭-೨೦; 1377). [2] 

ಕಾಟ್ಕ (ಹಾ. ಕಾಡೆಮ್ಮೆ ಅಥವಾ ಕಾಡುಕೋಣ : ಕಡವೆಯೂರ್‌ 

ಚಮರಿಯ ಹುರಮೆಂಟಿಡಿಯ ಹೊಳಲ್‌ ಕಾಟಿಯ ಕೊಟ್ಟಂ (ಜಯಕಾ. 
೧೫-೨೩) ;.ಒಡೆಯ ಗುರು ಜಯವಾಗಲೋಸುಗ ಹೊಡೆಸಿದರು ಕುಜ 
ಕೋಣ ಕಾಟಿಯ (ಕಾಶಿರಾ. ೨೧-೧೨) ; ಬೆಳೆದ ಪೈರನ್ನು ಆನೆ ಕಾಟಗಳ 
ಬಾಯಿಂದ ಉಳಿಸಿಕೊಳ್ಳ ಬೇಕು (ಕುಡಿಕೂ. A ಇವುಗಳಲ್ಲಿ ನಮ್ಮ 
ದೇಶದ ಮಲೆಗಳಲ್ಲಿ ಷು ಕಾಟಿ ಅಥವಾ ಕಾಡ್ಲೊ ಣ ಒಂದಾಗಿದೆ 
(ಪ್ರಾಣಿಪ್ರ. ೨೮). 

ದೇ. ॥ ತಮಿ. ಕಾಟ್ಬಾ; ಮಲ. ಕಾಟ್ಬಿ ; ತುಳು. ಕೊಡ. ಕಾಟ] 

ಕಾಬ್ಕ (ನಾ). ಒಂದು ಕ್ಸು ದ್ರ ದೇವತೆ: ಕೂಂಕಿ ರುಂಂಕಿಸುವ ಕುಮಾರಿ 
ಮಾಂಕರಿಪ ಪೂತಿನಿ ಹೂಂಕ್ಕ ತಿಗೆ ವ ಭೈರವಂ ನೊಸಲುರಿಗಣ್ಣ ನಾಳ್ವ 
ಚೌಡೇಶ್ವರಿ eb AR (ಪಾರ್ಶ್ರಷು. ೧೫-೧೧೩). 
[ಕಾಟ್ಕ + -ಇ] 


ಕಾಟಿ (ನಾ). ೧. ಸೀರೆ ಅಥವಾ ಥೋತ್ರದ ಅಂಚು, ದಡಿ; 


ಕಡ್ಡಿ : ರಾಮಾಚಾರಿ, ತೆಳ್ಳಗೆ ಎತ್ತರವಾದವನು. ಟೂ 
ಕಾಟಿಯ ಮಾಸೆ. ನಿಡಿದಾದೆ ಮೂಗು (ತಿಡುಗು. ನ ; ಹೆಸರ 
ಡಪಳಾ ಸೀರಿಸಪ್ಪಳಾ ಜರ ಕಾಟ (ಕನ್ನಜಾ. ೧೪೭). ೨. (ಉಕ). 


ಅವನ ಕಾಟ ಚಲೋ ಇಡೆ (ರೂಢಿ). 
[-- ಮರಾ. ಕಾಠೀ) 

ಕಾಟಓಕೆ (ನಾ). ಕಾಡಿಗೆ (?): ಕಾಟಿಕೆಯ ರೂಪಿನಿಂದೊಪ್ಪುತಿಹ ಕೊಳವ 
ಕೆಂಡು (ಜಿನಮು. ೨೧-೧೦) ; ಕಾಟಕೆಯಂತೆ ಕಪ್ಪಾಗಿ ತಾಮ್ರವರ್ಣವಾಗಿ 
ಕಲ್ಲುಪ್ಪಿನ ವರ್ಣವಾಗಿ , . . ಯಿರುವ ಮುತ್ತುಗಳಂ ಸರ್ವಥಾ ಮುಟ್ಟಿ 
ಕೂಡದು (ಸೌಗಂಧಿ. ಜಡೆ [ಆ ಕಾಡಿಗೆ?] 

ಕಾಟಮ (ನಾ). ಒಂದು ಕ್ಸುದ್ರ ದೇವತೆ: ಮೈಲಾರ ಕೊಡೆವಿಡಿವ 
ನೆಡವಿಗೆ ಪೋಗಿ ಪೊಸ KA ಗೆಯ ಭೈರವಂ ತರ್ಪ ಕಾಟಮಂ 
ಪುಸಿಯಲ್ಲ ಕಹಳೆಯೂದುವನು (ಪಾಸೋಪು. ೪-೫೭). 

[ಕಾಟಿ + ಅಮ (ಆ ಅಮ್ಮ)] 

ಕಾಟಮೆ (ನಾ). - ಕಾಟಮ: ಸಹಜವಾ ಬಲ ಚೀಟ ಕಾಟಮೆ 
ಕಹಳೆಯಂ ಪಿಡಿಯಲು (ಬಸಪು. ೨೩-೨೦). [ಕಾಟಮ+ -ಎ] 

ಕಾಟು "ಕಾಡು? ನೋ. 

ಕಾಟ್ಕು (ನಾ). ೧. ಹಲ್ಲಿನಿಂದ ಕಚ್ಚುವಿಕೆ; ಹಲ್ಲಿನ ಕಡಿತ. 
೨. "ಬ್ಗ ಕೊಡಲಿ ಮುಂತಾದವುಗಳ ಹೊಡೆತದಿಂದ ಆದ 
ಕಚ್ಚು : (9). [+ ತೆಲು. ಕಾಟು] 

ಕಾಟು (ನಾ). ಕತ್ತರಿ ಗುರುತು; ಬರೆದುದನ್ನು ಹೊಡೆದು ಹಾಕುವ 
ಕತ್ತರಿ ಚಿಹ್ನೆ: ಅವನ ಬರವಣಿಗೆ ಶುದ್ಧನಾಗಿದ್ಲ, ಪುಟವೆಲ್ಲ ಚಿತ್ತು 
Re, ತುಂಬಿಹೋಗಿರುತ್ತದೆ (ರೂಢಿ). 


ಮೈಕಟ್ಟು 2 


೧೬೯೦ 


5 


10 


40 


ಕಾಡಅಶ್ಚತ್ಥ 


ಕಾಟುಹಾಕು -ಬರೆದುದನ್ನು ಹೊಡೆದುಹಾಕು : ಕಾಟುಹಾಕಿದ್ದು 
ನಿಮ್ಮದು, ಉಳಿದದ್ದು ಸರಸ್ವತಿಯದು (ಶಿಂಮಶ. ೫೫). ಕಾಟುಗೀಟು- 
ಕತ್ತರಿಗೆರೆ: ಶಬ್ದಕೋಶ ನೋಡಿ ನೋಡಿ ಪುನಃ ಪುನಃ ಕಾಟುಗೀಟು 
ಹಾಕುತ್ತ (ಇಪ್ಪಕ. ೨೯೬) ; ಲೆಕ್ಕಪತ್ರದ ಪುಟಗಳಲ್ಲಿ ಕಾಟುಗೀಟುಗಳು 
- ಅಕ್ಷಮ್ಮವಾದ ದೋಷಗಳು! (ತಕ್ಕಡಿ. ೫೮). 
[4 ಮರಾ. ಕಾಟ್‌] 
| ಕಾಟುಗ (ನಾ) ಕಾಟಿಕೊಡುವವನು; ಹಿಂಸಕೆ: ಅನು ಭಕ್ತನಲ್ಲಯ್ಯಾ 
- ಕಾಟುಗ ಕೆತ್ತುಗ ಪೋಲುಗನೆಂಬುದು ಎನ್ನ ಹೆಸರು (ಬಸವ. 
೩೩೫) ; ಮಗನೆ ದುಃಸ್ಥಿತಿಯಾಯ್ತಲಾ ಕಾಟುಗನು ಕೊಂದನೆ ಕಾಂತೆ 
ಯನು (ನಿಭಾಗ. ೯-೧೭೬-೨೨). [ಎ ಕಾಟಿಕ, 2) 
ಕಾಟುದನ (ನಾ). (ಬೇಲಿ ಮುರಿದು) ಪೈರು ಮೊದಲಾದುವುಗಳನ್ನು 
ಕದ್ದುತಿಂದು ಹಾಳುಮಾಡುವ ಫೋಲಿದನ: ಊರಿನ ಕಾಟುದನಗಳ 
ಬಾಯಿಗೆ ಅವು ಬೀಳದಂತೆ ಬೇಲಿಹಾಕುವುದು (ಮುಗಿಯು. ೩೬೧). 
[ಕಾಟು (ಆ ಕಾಡ್ಕು) * ದನ]. 
ಕಾಟುನಾಯಿ (ನಾ). ಪೋಲಿ ತಿರುಗುವ ನಾಯಿ: ಊರಲ್ಲಿ ಪ್ರಜೆ 
ಗಳಷ್ಟೇ ನಿರ್ಭೀತಿಯಿಂದ ಬೆಳೆದು ಬಂದಂಥ ಕಾಟುನಾಯಿಗಳ ಹಿಂಡಿದೆ 
(ಜಾರುದಾ. ೩೫). [ಕಾಟು (< ಕಾಡ್ಕು) * ನಾಯಿ (ಆ ನಾಯ್‌)] 
ಕಾಟೆ "ಕಾಟ? ನೋ. 
ಕಾಟೆಅ (ನಾ). ಒಬ್ಬಾತನ ಹೆಸರು: ತಾಟಂಯನುಂ ವೇಗೆಲನುಂ 
ಕಾಟಿಆನುಂ ದತ್ತಿಕ್ಕೆ ವೊನವಿಟ್ಟಿಗಳಲನುಂ (ಎಕ. -11, ನಂಜನು 
೧೩೯-೭; 9157). [2] 
ಕಾಟೋಜ (ನಾ). ಒಬ್ಬ ಶಿಲ್ಪಿಯ ಹೆಸರು: ರೂವಾರಿ ಜಗದಳ 
ಕಾಟೋಜನ ಪುತ್ರ ನಾಗೋಜನ ಹಸ್ತ್ರಕೌಶಳ (ಎಕ. ೪, ಬೇಲೂರು. 
೫೧-೨, ಸು. 1120). [ಕಾಟೃ + ಓಜ (ಆ ಒವರ್ಗು)] 
ಕಾಟ್ಟೀರಿ (ನಾ). (ಕಾಟ ಕೊಡುವ) ಒಂದು ಭೂತದ ಹೆಸರು: 
ಇದು ಭೂತದ ಕಾಟವೇ ನಿಜ! ಕಾಟ್ಟೀರಿಗೆ ಕೋಲ ಒಪ್ಪಿಸಿ ಇದನ್ನು 
ಹೊಡೆದು ಹಾಕಲಿಕ್ಕೇ ಬೇಕು! (ಜಿಂದಯ. ೬೮). 
(ದೇ. ॥ ತಮಿ. ಕಾಟ್ಟೀಆಕೀ ; ತೆಲು. ಕಾಟೀರಿ) 
ಕಾಠಾರಿ “ಕಟಾರ್ಯ' ನೋ. 
ಕಾಠಿ (ನಾ). ೧. ಕೋಲು. ೨. ಒಂದು ಅಳತೆಯ ಕೋಲು ; ಕ್ಷೇತ್ರ 
ವನ್ನು ಅಳೆಯುವ ಒಂದು ಅಳತೆಯ ಪ್ರಮಾಣ: ಶಶ (ಚದರ) 
ಮೊಳಕ್ಕ ಒಂದು ಕಾಠಿ. ೨೦ ಕಾರಿಗೆ ಒಂದು ಪಾಂಡು (ಕಭಾಗೆ. ೨೯೧). 
[+ ಮರಾ. ಕಾರೀ] 
ಕಾಠಿಣ್ಯ (ನಾ). - ಕಾಠಿನ್ಯ: ಎನ್ನಯ ಶಿರಸುವತಿಕಾರಿಣ್ಯವಯ್ಯುನ 
ಕರಯುಗೆಂ ಮೃದುವಾದವಿಂತೆಡೆವಿಡದೆ ಬಡಿವುದಕೆ (ಬಸಪು. ೩೮-೩೪) ; 
ಕತ್ತಲೆಗೆ ಕಾಠಿಣ್ಮವನು ಚೈತನ್ಯವನು ಗಿರಿಗಳಿಗೆ ಕೊಲೆಗಡಿಕರಿಗೆ ನಿತ್ಮ 
ದೇಹವನೊಲಿದು ಕೊಟ್ಟರೆ ಲೇಸು ಬಳಿಕೇನು (ಕುವ್ಕಾಕ. ೬-೭). 
[ಆ ಸಂ. ಕಾಠಿನ್ಯ] 
ಕಾಠಿನ್ಯ (ನಾ). ೧. ಕಠಿನತೆ; ಬಿರುಸುತನ; ಗಡಸುತನ; ಗಟ್ಟಿ ತನ. 
೨. ತೀಕ್ಷಣ; ನಿಷ್ಕು ರತೆ; ಬಹಳ ಕಟ್ಟು ನಿಟ್ಟಾಗಿರುವಿಕೆ; ಕ ಕಾರ್ಯ. 
೩. ಕಪ್ಪ ವಾಗಿರುವಿಕೆ ; ಕಷ್ಟ. (ಸಂ. 
ಕಾಡ (ನಾ). ೧. 'ಕಾಡಿನಲ್ಲಿರುವವನು; ಕಾಡುಮನುಷ್ಯ. 
೨. ಕೆಲಸಕ್ಕೆ ಬಾರದವನು: (ಕ). [ಕಾಡ್ಕು + -ಆ್ವ] 
ಕಾಡ್ಯ "ಕಾಡ್ಕು' ನೋ. 
ಕಾಡಅಶ್ವತ್ಥ (ನಾ). ಒಂದು ಬಗೆಯ ಮರ; ಕಾಡು ಅರಳಿಮರ: 
(ಕಿ). [ಕಾಡ್ಕು * ಅಶ್ವತ್ಥ) 


ಕಾಡಂಚೆ 


ಕಾಡಂಚೆ (ನಾ). ಒಂದು ಬಗೆಯ ಸಸ್ಯ: ಹುಳಿಗಂಜೆ, ಕಾಡಂಚೆ, 
ಗಜ್ಜಿಗ ಬಳ್ಳಿ (ಮೈಔಗಿ. ೭೮-೧೬೦೩). [ಕಾಡು +?) 
ಕಾಡಕಳ್ಕೊರಲೆ, ಕಾಡಕಗ್ಗೊ ರಲೆ (ನಾ). ಒಂದು ಜಾತಿಯ ಸಸ್ಯ: 
*ವಿಸಘ್ನ :--ನೆಲಗಡವ, ವೃಶ್ಚಿಕಾಳಿ, ಕಾಡಕಕ್ಕೊರಲೆ ಎಎ ಬಕುಳ? 
(ಓ ಷಧಿ. ೧೫೪). ಕಾಡಕಗ್ಲೊರಲೆ: *ದೋಷೋಟ್ಛೀದಿ - ಕಾಡ 
ಕಗ್ಗೊರಲೆ * (ಓಷಧಿ, ೮೦). [ಆ ಕಾಡ್ಮು + ಕಕ್ಕೊರಲೆ] 
ಕಾಡಕಗ್ಲೊರಲೆ "ಕಾಡಕಕ್ಕೊರಲೆ' ನೋ. 
ಕಾಡಳೆಟೋರ,. ಕಾಡಖಚೋರ (ನಾ). ಒಂದು ಬಗೆಯ ಸಸ್ಯ: 
“ಪಿ(ಶು)ಸುಕಾ- ಸ್ಪೃಕ್ಕೆ, ಹೆಣ್ಣುಗಿಳಿ, ಕಾಡಕಚೋರ ₹ (ಓಷಧಿ. ೯೭): 
ಫುಡಖಚೋರೆ: *ದಂತನಾಮಾ - ಕಾಡಖಚೋರ ? (ಓಷಧಿ. ೭೪). 
(೬ ಕಾಡ್ಕು + ಕಚೋರ] 
ಕಾಡಕೆಡನೆಗಿಡ (ನಾ). ಒಂದು ಬಗೆಯ ಸಸ್ಯ: (8) 
(«ಆ ಕಾಡ್ಕು 4 ಕಡನೈ'* ಗಿಡ (೮ ಗಿಡು)) 
ಕಾಡಕದಳಿ (ನಾ). - ಕಾಡುಬಾಳೆ: ಕವಳೆಯು ಕಾಡಕದಳಿ ಕಲು 
ಮಾವು ಬೇವು (ನವನೋ. ೮-೯). [ಆ ಕಾಡು * ಕದೆಳಿ (ಎ ಕದಲಿ)] 
ಕಾಡೆಸಲ್ಲಾರು (ನಾ). ಒಂದು ಬಗೆಯ ಸಸ್ಯ: ಕಾಡಕಲ್ಲಾರು, 
ಕೌರಿ, ಕವರ್ಗಿ (ಮೈಇಗಿ. ೪೨-೮೩೨). [೮ ಕಾಡ್ಕು *-`ಕೆಳ್ನಾರು] 
ಕಾಡಕಲ್ಲಟ್ಟಿ (ನಾ). ಒಂದು ಬಗೆಯ ಗಿಡ: ಸೊಂಡೇಗಿಡ, ಉಡ 
ಕಲ್ಲಟ್ಟಿ, ಶುಂಡಕ್ಕಾಯಿ (ಮೈಚಗಿ. ೭೧-೧೪೪೭). 
[ಆ ಕಾಡು * ಕಲ್ಲಟ್ಟ]. 
ಕಾಡಕವಟೆ "ಕಾಡಕವಡೆ ನೋ. 
ಕಾಡಕವಡೆ, ಕಾಡಕವಟಿ, ಕಾಡುಕೌಟಿ (ನಾ): ಒಂದು ಬಗೆಯ 
ಸಸ್ಯ; ಇಂದ್ರವಾರುಣಿ: *ಇಂದ್ರವಾರುಣಿ - ಕಾಡಕವಡೇಕಾಯಿ * 
(ಗಂಗಾಮ. ೩೨); ಕಾಡ ಕವಡಿ£ಡೆ]ಯ ಜಿತ್ತಿ ಕುಂದದಲೆ ಮಿಶಿವಿತಾರಿ 
ಬೆಳೆವುಜೆಂದಣಕಿಸುತೆ ನಲಿದು ಹಾಸ್ಯಂಗೆಯ್ದರು (ಮಲ್ಲಚ. ೧೪-೩); 
ಮಬ್ಬಿನ ಮದಗುಣಿಕೆ ವಿಷಯದ ಕಾರಿಕಂಟಿ ಕೇಡಿನ ಕಾಡಕವಡಿ£ಡೆ 
(ಮಾನಸ. ೭೯-೧೧). ಕಾಡಕವಟೆ: ಉಡಳವಟಿಕಾಯ ತಂದು ಚಲ್ಲಿಯ 
ಮಾಡಿ (ಸಾಳ್ವಸಾಂ. ೯). ಕಾಡುಕ್‌ಬಟಿ: . ಶುಂಠಿ, ಹಿಪ್ಪಲಿ, ಮೆಣಸು, 
ಇಾಡುಕಾಟಿಯ ಸೊಪ್ಪು. . .ಕಸಾಯಂ ಕಾಸಿ ಕುಡಿಯೆ ಕಂಠ ಕುಬ್ಬಸನ್ನಿ 
ಪರಿಹರವಹುದು (ಸಕವೈ. ೧೫೯). [ಎ ಕಾಡ್ಕು * ಕನಡ] 
ಕಾಡಕವಿಲೆ (ನಾ). ಕಾಡಾಕಳು; ಕಾಡಿನ ಹಸು: ಇಡೆ ಕಾಡ 
ಕನಿಲೆಯುಚಯಕೆ ಕಾಲುಗಳನಸಿಕ್ಕಿ ಸಾರಂಗ ಚರಿಸಿದ ಜಾಡು (ನವಮೊಲಟ 
೧೬-೨೦). [< ಕಾಡು * ಕವಿಲೈ] 
ಕಾಡಕಹಿನುಗ್ಗೆ (ನಾ). ಒಂದು ಬಗೆಯ ಸಸ್ಯ: *ರಕ್ತಶಿಗ್ರು- 
ಳಾಡಕಹಿನುಗ್ಗೆ? (ಓಷಧಿ.: ೧೩೪). 
[ಆ ಕಾಡ್ಕು + ಕಷ್ಕಿ (ಆ ಕಯ್ದೆ) * ನುಗ್ಗೆ] 
ಕಾಡಳಳ್ಳ (ನಾ). ಕಾಡಿನ ಕಳ್ಳ : ನಾಡಾಡಿ ದೈವಗಳ ಚಿನ್ನ ಬೆಳ್ಳಿಗಳಿಂದ 
ಮಾಡಿಕೊಂಡದಜ ಪೂಜೆಯನು ಮಾಡಿ ಕಾಡಕಳ್ಳರು ಬಂದು ಅವುಗಳನು 
ಕೊಂಡೊಯ್ಕೆ (ಪುರಂದ. ೧-೪೪-೩) ; ಅನನೊಮ್ಮೆ ಕಾಡಕಳ್ಳರ ಪಡೆಯ 
ನಡುವೆ ನೆಗೆದು (ಇಂಗೀತೆ; ೪೬-೬). [<೬ ಕಾಡ್ಕು* ಕಳ್ಳ]. 
ಕಾಡಕಳ್ಳಿ (ನಾ). ಒಂದು ಜಾತಿಯ ಕಳ್ಳಿ :, ಬಳ್ಳಿ ದುಜುಚೆ ನೆರೆ 
ಮುಳ್ಳು ನೆಗ್ಗಿಲು ಕಾಡಕಳ್ಳಿ ಕಬ್ಬಳಿ ನೊಸೆದಬ್ಬೆ ಹುಲ್ಲುಗಳ. ಬೆಳೆದಾಗ 
(ಕಂನವಿ. ೧೮-೩೯). [ಆ ಕಾಡು + ಕಳ್ಳಿ] 
ಕಾಡಕಾಗೆ (ನಾ). ಡೊಂಬಕಾಗೆ; ದ್ರೋಣಕಾಕ: “ಶಿಶಿಕಾಕಂ 
ವನಾಶ್ರಯಂ ಮೌಕುಳಿ ದ್ರೋಣಮಾ ಕಾಕೋಳಮೆನೆ ಕಾಡಳಾಗೆ? 
(ಮಂಗರಾ. ೫೧-೪) [ಆ ಕಾಡ್ಕು * ಕಾಗೆ) 


೧೬೯೧ 


13 


25 


35 


ಕಾಡಜೀರಿಗೆ 


ಕಾಡಕಿರಿಯಹುರುಳಿ (ನಾ). ಒಂದು ಬಗೆಯ ಹುರುಳಿ: *ತೃಷಾ 
ಷಹಾ- ಕಾಡ ಕಿರಿಯ ಹುರುಳಿ, ಕಾಡ ಹೆಸರು” (ಓಷಧಿ. ೭೨). 
[ಕಾಡು * ಕಿರಿಯ (೮ ಕಿಜಕಿಯ) * ಹುರುಳಿ) 
ಕಾಡಕುಸುಬಿ "ಕಾಡುಕುಸುಬೆ' ನೋ. 
ಕಾಡಕೆಸು (ನಾ). ಒಂದು ಬಗೆಯ ಕೆಸುವಿನ ಗೆಡ್ಡೆ : (8). 
[೭ ಕಾಡ್ಕು + ಕೆಸು] 
ಕಾಡಕೊಂದೆಮರ (ನಾ). ಒಂದು ಎತ್ತರವಾದ ಮರ: ಕಾಡಕೊಂಡೆ 
ಮರೆ; ಳಕ್ಸೆ (ಮೈ ಣಗಿ. ೬೨-೧೨೬೨). [೮೯ ಕಾಡ್ಕು * ಕೊಂದೈ * ಮರ] 
ಕುಡಳೊರಸ (ನಾ). ಒಂದು ಊರಿನ ಹೆಸರು: ಕದ ಇಲ್ಯೂರ ಮೂಲ 
ಕ್ಷೇತ್ರಾನ್ತರಾನ್ರಃ ಕಾಡಕೊರಸ ಮೂಲಸ್ಯ ತತಃ ಸರ್ವ್ವತಮದ್ಯ್ಯೈ ತತಃ 
ಉದಕ ಸಣ್ಸಮಮ್‌ (ಎಕ. ೪111, ಸೊರಬ. ೩೩-೧೧; ಸು. 420). [2] 
ಕಾಡಖಚೋರ "ಕಾಡಕಚೋರ' ನೋ. 
ಕಾಡಗರ್ಗರಿ (ನಾ)..ಒಂದು ಚಿಕ್ಕಮರ: (ಕ). (2) 
ಕಾಡಗಸೆ, (ನಾ). ಕಾಡಿನ ಹೆಬ್ಬಾಗಿಲು, ಮಹಾದ್ವಾರ :: ಕೋಡ 
ತೊಡಗಿತು ಚಂದ್ರಕಾಂತಶಿಲೆ ಮುಚ್ಚಿದುವು ಕಾಡಗಸೆ:ಹಕ್ಕೆಗೆಯ್ದಿ ದವು 
ಹಲ ಮಿಗಗಳು , . . ನೇಸರಸ್ತಮಿಪ ಕಾಲದೆಲ್ಲಿ (ಸಮ್ಮಳೌ. ೧೦-೨೪). 
[ಕಾಡ್ಕು * ಅಗಸೆ (ಆ ಅಗುಸೆ)) 
ಕಾಡಗಸ್ಕೆ (ನಾ).`ಒಂದು ಜಾತಿಯ ಅಗಸೆ ಗಿಡ: ಕಾಡ[ಗ]ಸೆ [ಪಾಠಾಂ. 
ಕಾಡಸೆ]ಯಾ ಪಂಚಾಂಗಮಂ ದುಗ್ಧದಿಂ ವಿಹಿತಂ ತಾನೆನೆ ಪಾರದಾಖ್ಯ 
ದಿನದಂ ಸಮ್ಮರ್ದಿತಂ ಮಾಡಿ (ಖಮೆದ: ೧೬-೧೪೨); ಉದ್ದಾಲಕ! ಎ 
ನವಣೆ, ನರುವಲು, ಕಾಡಗಸೆ, ಹೆಮ್ಮೆರ ? (೬ಸಧಿ. ೧೬). 
[ಕಾಡ್ಕು + ಅಗಸ್ಥೆ] 
ಕಾಡಗುರಿಯೆಳ್ಳು (ನಾ). ಒಂದು ಜಾತಿಯ ಗುರೆಳ್ಳು : (ಕ). 
[ಆ ಕಾಡ್ಗು + ಗುರಿಯೆಳ್ಳು] 
ಕಾಡಗೆ "ಕಾಡಿಗೆ' ನೋ. 
ಕಾಡಗೊರನಿ (ನಾ). ಒಂದು ಬಗೆಯ ಗೊರವಿಮರ (?); ಚಂಬೂ 
ಹೋಗೀ ಜವರ ತುಂಬೇಗಿಡವಾಡೊ ಎಣ್ಣೇ ಹೋಗೀ -ಕಾಡ(ಎ)ಗೊರ 
ವ್ಯಾದೊ (ಹುಟ್ಟಹ. ೪೪). [€ ಕಾಡು + ಗೊರವಿ] 
ಕಾಡಗೋಳಿ (ನಾ). ಕೋಳಿಕುಟುಮನ ಗಿಡ: ಪ್ರಮೇಹದ ಕಲ್ಲಿಗೆ- 
ಕಾಡಗೋಳಿಯ ಬೀಜ ಅರ್ಧ ಹಣ ತೂಕವನ್ನು ಸಣ್ಣ ಬಿಳುಗಾರ 
ಇವನ್ನೂ ತಿಲತೈಲದಲ್ಲಿ ಕೊಡುವುದು (ವಿವೈವಿ. ೧೭೨). 
[€..ಕಾಡ್ಕು + ಕೋಳ್ಕಿ] 
ಕಾಡಗೌಟೆ "ಕಾಡುಗೌಟಿ? ನೋ. 
ಕಾಡಚಕ್ಕವತ್ತ (ನಾ). ಒಂದು ವನಸ್ಪತಿ:* ಅರಣ್ಯವಾಸ್ತು ಕಃ - ಕಾಡ 
ಚಕ್ಕ ವತ್ತ? (ಓಷಧಿ. ೯). [< ಕಾಡ್ಗು + ಚಕ್ಕವತ್ತ] 
ಕಾಡಚೆಂಬೆ (ನಾ). ಒಂದು ಬಗೆಯ ಸಸ್ಯ: “ವನಜಂಬಾನುಜಃ - 
ಗಾವಟಿ, ಕಾಡಚೆಂಬೆ” (ಓಷಧಿ. ೧೪೯). [೯ ಕಾಡ್ಕು * ಚೆಂಬೆ?) 
ಕಾಡಚ್ಚಿ (ನಾ). ಒಬ್ಬಾಕೆಯ ಹೆಸರು: ಮಯ್ಸಮರಸರ ಸೂಳಿ 
ಕಾಡಚ್ಚಿ ಕಾಡಚ್ಚಿಯ ಮಗಳ್‌ ಕಾಡಬ್ಬೆ(ಎಳ. ೫1, ದಾವಣ. ೧೭-೫; 889). 
(ಕಾಡ್ಕು * ಅಚ್ಚಿ] | 
ಕಾಡಜರುಚು (ನಾ). ಕಾಡು ಹರಟಿ; ಕೆಲಸಕ್ಕೆ ಬಾರದ ಮಾತು: 
ಈ ದಿನಚರ್ಯೆಯ ಕಾಡಜರುಚಿನ ವಿಕಾರಪ್ರಕರಣಗಳಿಂದ ನನಗೆ ಬುದ್ಧಿ 
ಗಿಡುವಷ್ಟು ಬೇಸರಾಗಿದೆ (ಮಂತ್ರಶ. ೨೭-೧೭). 
[€ ಕಾಡ್ಕು + ಜರುಚ್ಛು (೮ ಜಜುಚ್ಚು)] 
ಕಾಡಜೀರಿಗೆ (ನಾ). ಕಾಡಿನಲ್ಲಿ ಬೆಳೆಯುವ ಜೀರಿಗೆ: (9). 
[ಇ ಕಾಹ್ಯು*- ಜೀರಿಗೆ (ಆ ಜೀರಗೆ)) 
107 


ಕಾಡಟು 


ಕಾಡಟ್ಟು (ಕ್ರಿ). ಕಾಡಿಗೆ ಅಟ್ಟು, ಓಡಿಸು; ಅಡವಿಪಾಲು 
ಮಾಡು: ಧರ್ಮವನ್ನಾವ ಕಾಡಟ್ಟದಿರಿ? (ಹೆಬ್ಬೆರ, ೩೩-೧೪೮). 
[ಕಾಡ್ಮು * ಅಟ್ಟು) 
ಕಾಡಡನಿ (ನಾ). ಕಗ್ಗಾಡು ; ಕೆಟ್ಟ ಅಡವಿ: ಯಾವ ಕಾಡಡವಿಯಲಿ 
ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ? (ಸೂರ್ಯಪಾ. 
೫೪-೫). [ಕಾಡ್ಕು + ಅಡವಿ] 
ಕಾಡಡಿಳೆ, ಕಾಡುಅಡಿಕೆ (ನಾ). ಒಂದು ಬಗೆಯ ಅಡಕೆ: (ಕಿ). 
ಕಾಡುಅಡಿಕೆ: ಕಾಡುಅಡಿಕೆ, ಜಂಡರಿಗೆ (ಮೈಔಗಿ, ೬೨-೧೨೪೬). 
[ಕಾಡ್ಕು + ಅಡಿಕೆ (ಆ ಅಡಕ್ಕೆ)] 
ಕಾಡಣಿ, ಕಾಡಣೆ (ನಾ). (ಕುದುರೆಯ ಕಾಲಿಗೆ) ಕಟ್ಟುವ ಹಗ್ಗ: 
ಬಾಪೂ ಸಾಹೇಬನ ಕುದುರೆಯ "ಪಾಯಬಂದ ಕಾಡಣಿ' ಯನ್ನು 
ಬಿಚ್ಚಿಕೊಂಡು, ತಿರುಗಿ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡಳು 
(ಗ್ರಾಮಾಯ. ೧೪೧). ಕಾಡಣೆ : ಪ್ರದಕ್ಷಿಣಂಗೈದು ತೊಡರು ಕಾಡಣೆಯಂ 
ತೆಗೆಸಿ ಇಮ್ಮಡಿ ಘಂಟೀಂದ್ರ ನರೇಂದ್ರಂ ಹನುಮಗತಿಯಿಂದೇಜಕಿದಂ 
(ಬೀಳವಂ. ೧-೫೪ ವ). [<- ಮರಾ. ಕಾಢಣೀ] 
ಕಾಡಣೆ "ಕಾಡಣಿ' ನೋ. 
ಕಾಡತುಂಬೆ "ಕಾಡುತುಂಬೆ' ನೋ. 
ಕಾಡತುರುವೆ (ನಾ). ಒಂದು ಬಗೆಯ ಸಸ್ಯ: *ಖರಗಂಧಿನಿ - ಕಾಡ 
ತುರುವೆ ೫ (ಓಷಧಿ. ೪9)... [೮ ಕಾಡ್ಕು4 ತುರುವೆ (೮ ತುಜುವೆ)] 
ಕಾಡತುಸ "ಕಾಡುತೂಸು' ನೋ. 
ಕಾಡತುಳಸಿ (ನಾ). ಅಡವಿಯ ತುಳಸಿ: *ಗಂಧನಾ- ಕಾಡತುಳಸಿ” 
(ಒಷಧಿ.೪9)."ಕಾಡತೊಳಸಿ' ಪರಾ. [£ಕಾಡ್ಮು4 ತುಳಸಿ (ಎ ತುಲಸಿ)] 
ಕಾಡತೂಸು, ಕಾಡುತುಸ (ನಾ). ಬಂದೂಕು, ನಿಸ್ತೂಲುಗಳಲ್ಲಿಟ್ಟು 
ಹಾರಿಸುವ ಮದ್ದು ತುಂಬಿದ ಕೊಳವೆ; ತೋಟಾ: ಬಂದೂಕ 
ಗಳಲ್ಲಿ ಜಡಿಯತಕ್ಕಂಥ ಕಾಡತೊಸುಗಳೆಂಬ ನೆಣ ಹಚ್ಚಿದ ತೋಟ |256 
ಗಳನ್ನು ಸಿಪಾಯಿಗಳಿಗೆ ಕೊಟ್ಟರು (ಇಂಗ್ಲಂಡ. ೨೭೯); ಬಂದೂಕಿನಲ್ಲಿ 
ಕಾಡತೂಸು ತುಂಬಿ ಅದೆ. `ಜೋಕೆ (ಬಂಗಾಹೆ. ೫೦). ಕಾಡುತುಸ: 
ಏನ ಒಂತುಸಾ; ಅದು ಕಾಡತುಸಾ? (ನಡುಮ. ೨೮). 
[4 ಮರಾ. ಕಾಡ್‌ತೂಸ್‌, ಕಾಡ್‌ತುಸ೯, ಕಾರ್‌ತುಸ್‌ ; ಒಂ, 
ಕಾರ್‌ತೂಸ್‌, / ಇಂ. Cartridge] 
ಕಾಡತೊಳಸಿ (ನಾ). - ಕಾಡಶುಳಸಿ: ಉದ್ವೇಗಜನಕಃ - ಕಾಡ 
ತೊಳಸಿ ೫ (೪.ಷಧ. ೧೭). [ಆ ಕಾಡ್ಕು + ತೊಳಸಿ] 
ಕಾಡತ್ತಿ (ನಾ). ಒಂದು ಬಗೆಯ ಅತ್ತಿ; ಕಾಡು ಅತ್ತಿಯ ಮರ: 
*ವಾಯಸೀ- ಕಂಗುಂಗೆ, ಕಾಚದೊಂಡೆ, 'ಕಾಡತ್ತಿ, ಚೀಲೈತ, ಬಲ್ಲಗಣಿಕೆ” 
(ಓಷಧಿ. ೧೫೦). [ಕಾಡ್ಕು + ಅತ್ತಿ] 
ಕಾದದಟು (ನಾ). ಕಾಡುಶನದ ಪರಾಕ್ರಮ; ನಾಗರಿಕವಲ್ಲದ 
ಶೌರ್ಯ: ಅನ್ನೆಗಂ ಹೆರರ: ಕಯ್‌: ಹಾರೈಸದೆಮ್ಮಾರ್ಪನಾಂ ನೆಮ್ಮಿ 
ಮುಂಬರಿದ ನಮಗೀಗಳೇಕೀ ಕಪಿಧ್ವಜರ ಕಾಡದಟನೊಂದು ಹಂಗು? 
(ಶ್ರೀರಾಮಾ. ೩೦೧-೧೯). [ಕಾಡ್ಕು + ಅಜಟು] 
ಕಾಡದೇವದಾರು (ನಾ). ಒಂದು ಬಗೆಯ ದೇವದಾರು ಮರ: |4೪ 
*ಆಲೇಪನದ್ರುಮಃ - ಕಾಡದೇವದಾರು* (ಓಷಧಿ. ೧೬). 
[ಕಾಡು + ದೇವದಾರು] 
ಕಾಡದೊಂಡೆ (ನಾ). ಒಂದು ಬಗೆಯ ಬಳ್ಳಿ: “ನಾಯಸೀ- ಕಂಗುಂಗೆ, 
ಕಾಡದೊಂಡೆ? (ಓಷಧಿ. ೧೫೦). [ಕಾಡ್ಕು + ತೊಂಡೆ) 
ಕಾಡನರವಲು (ನಾ). ತೋಟದಲ್ಲಿ ಬೆಳೆಯುವ ಒಂದು ಕಳೆ: (6). |45 
[ಕಾಡ್ಯು* ನರನಲು (ಲ್ಲ ನಣಿವಲು)] 


$5 


ಲಿ ೧೬೯೨ ಉಡರು 


ಕಾಡನಿಂಬೆ "ಕಾಡುನಿಂಬೆ' ನೋ. 
ಕಾಡನೊಣ "ಕಾಡುನೊಳ' ನೋ. 
ಕಾಡರೊಳ "ಕಾಡುನೊಳ' ನೋ. 
ಕಾಡಪಾಪ "ಕಾಡುಪಾಪ? ನೋ. 
ಕಾಡಸಾಪಟೆ, ಕಾಡಪಾಪಕೆ (ನಾ). ಕಾಡ ಕವಡೆಕಾಯಿ : (ಕಿ). 
ಕಾಡಪಾಪರೆ: (9). [ಆ ಕಾಡ್ಯು 4 ಪಾಪಟಿ] 
ಜಾಡಪಾಪರೆ "ಕಾಡಪಾಪಟಿ' ನೋ. 
ಕಾಡಸಾವಟೆ ಬಳ್ಳಿ "ಕಾಡುಪಾವಟಿ ಬಳ್ಳಿ? ನೋ. 
ಕಾಡಪೆಸಯಿ (ನಾ). ಕಾಡ ಹೆಸರು: “ಮುದ್ಧಪರ್ಣಿ, ಕಾಕಮುದ್ಧಾ, 
ಸಹಾ- ಈ ೩ ಕಾಡಪೆಸಜು?” (ನಾಚಿರಾ. ೧೧೦). 
[ಕಾಡ್ಕು + ಪೆಸಜು (ಆ ಸೆಸಜತ್‌)] 
ಕಾಡಬಗಲೆ (ನಾ). ಒಂದು ವನಸ್ಪತಿ: ಒಡೆಯದೆ ಇದ್ದ ದಾನಿಗೆ:- 
ಕಾಡಬಗಲೇ ಬೇರಂ ಅರೆದು ಪೂಸಲು ಒಡೆಯುವುದು (ವಿವೈವಿ. ೭೭). 
[ಉಾಡ್ಕು -- ಬಗಲಿ] 
ಕಾಡಬಜ (ನಾ). ಒಂದು ಬಗೆಯ ಕುರುಚಲುಗಿಡ:: (ಕಿ). 
[೬ ಕಾಡು * ಬಜ] 
ಕಾಡಬಜೆ (ನಾ). ಒಂದು ಜಾತಿಯ ಬಜೆ: (೪). [ಆ ಕಾಡ್ಕು * ಬಜೆ] 
ಕಾಡಬಸಲೆ "ಕಾಡುಬಸಳೆ' ನೋ. 
ಕಾಡಬಾಳೆ "ಕಾಡುಬಾಳೆ? ನೋ. 
ಕಾಡಬೆಳಸು (ನಾ). ಒಂದು ಬಗೆಯ ಸಸ್ಯ (?) : *ವರಣ- ಕಾಡ 
ಬೆಳಸು” (ಓಷಧಿ. ೧೪೫). [ಆ ಕಾಡ್ಕು * ಬೆಳಸು?] 
ಕಾಡಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕಾಡಜ್ಜಿಯ ಮಗಳ ಕಾಶಬ್ಬೆ 
(ಎಕ. ೫1, ದಾವಣ, ೧೭-೬; 889). [? + ಅಬ್ಬೆ) 
ಕಾಡಮಬಟೆ (ನಾ). ಒಂದು ಜಾತಿಯ ಅಮಟಿ ಮರ: ಗೊಡ್ಡಮಟಿ, 
ಕಾಡಮಟಿ (ಮೈಣಗಿ: ೭೧-೧೪೬೫). 
[ಕಾಡ್ಯು * ಅಮಟ್ಟಿ (ಆ ಅಂಬಟಿ)] 
ಕಾಡಮಲ್ಲಿಗೆ "ಕಾಡುಮಲ್ಲಿಗೆ' ನೋ. 
ಕಾಡಮಾಗಳಿ (ನಾ). ಒಂದು ಬಗೆಯ ಸಸ್ಯ: ಮಾಗಳಿಬೇರು, ಕಾಡ 
ಮಾಗಳಿ ಬೇರು... ಪಾಕಮಾಡಿ (ಸಕವೈ. ೧೧೫) ; ಕಾಡಮಾಗಳಿ, 
ನೆಲ್ಲಿಚಟ್ಟು ... ಕಷಾಯವ ಮಾಡಿ ಕೊಡಿಸಲು (ವೈದ್ಯಸಾ. 1, ೩೬೨). 
[ಎ ಕಾಡ್ಮು4 ಮಾಗಳಿ (ಆ ಮಾಗುಳಿ)] 
ಕಾಡಮಾದಲ (ನಾ). ಒಂದು ಬಗೆಯ ಮಾದಲ ಮರ: ವನಬೀಜ 
ಪೂರಕ, “ವನಪೂರಬೀಜಕಃ- ಈ ಯೆರಡುಂ ಕಾಡಮಾದಲ” 
(ಓಷಧಿ. ೧೪೯). [< ಕಾಡ್ಕು + ಮಾದಲ] 
ಕಾಡಮಿಕ (ನಾ). ಕಾಡಿನಲ್ಲಿರುವ ಮಿಕ; ಕಾಡಹೆಂದಿ: ಎಂಥ 
ಬೀಜಕು ಇಲ್ಲಿ ಮೊಳಕೆ ನಾಟುವ ಭಾಗ್ಯ. ಕಾಡಮಿಕ, ನರಿ ನುಸುಳಿ 
ಆರು - ಪಾರು (ನಿಲಮು. ೨೨). [ಆ ಕಾಡ್ಕು + ಮಿಕ] 
ಕಾಡರಸಿನ "ಕಾಡುಅರಿಸಿನ' ನೋ. 
ಕಾಡರಳಿ (ನಾ). ಒಂದು ಜಾತಿಯ ಅರಳಿಮರ: (ಮೈಣಗ. 
೩೭-೭೨೬). [ಕಾಡ್ಕು 4 ಅರಳಿ] 
ಕಾಡರಳೆ (ನಾ). ಒಂದು ಜಾತಿಯ ಒರಟಾದ ಹತ್ತಿ: “ಭಾರ 
ದ್ವಾಜಿ, ವನ್ಯಾಸಾ- ಅಡವೀಹತ್ತಿಗಿಡ, ಕಾಡುಹೆತ್ತೀಗಿಡ, ಕಾಡುಅರಳೇ 
ಗಿಡ? (ಸಿದ್ಧಾಂತಿ. ೧೨೧). [ಕಾಡ್ಬು + ಅರಳಿ] 
ಕಾಡರು (ನಾ). ಒಂದು ಪ್ರಾಣಿಯ ಹೆಸರು (?) : ಶರಭಕ್ಕೆ ಕೇಸರಿ 
ಕೇಸರಿಗಾಕರಿ ಕರಿಗಳಿಂದ ಕಾಡರಿಗೆ ಇರದೆ ಪುಲಿಗೆ ಪುಲ್ಲೆ ಸಾರಂಗ ವುರಗ 
ನಿರರೆ ವೈರಗಳ್‌ ಮತ್ತಿಲ್ಲ (ಅನಂಡ. ೧೩-೧೨೮). [?) 


ಕಾಡಲಿಟ್ಟಿ 


ಕಾಡಲಿಟ್ಟಿ (ನಾ). ಒಂದು ಜಾತಿಯ ಸಸ್ಯ: *ತಿಕ್ತಲಾ- ಕಾಡಲಿಟ್ಟ* 
(ಓಸಧಿ, ೬೮). (2) 

ಕಾಡಲಿಂಬೆ "ಕಾಡುನಿಂಬೆ' ನೋ. 

ಕಾಡಲ್ಲ (ನಾ). ಕಾಡು ಶುಂಠಿ: “ಪೇಯಃ - ಕಾಡಲ್ಲ, ಗಂಜಿ” (ಓಷಧಿ. 
೧೦೩). [ಕಾಡ್ಕು*- ಅಲ್ಲ) 

ಕಾಡಲ್ಪಾಗಿಲ್‌(ನಾ).ಒಂದುಸ್ಥಳದಹೆಸರು: ಕಾಡಲ್ವಾಗಿಲ ಚಬ್ಬಿ ಸಿಟ್ಟ 
ತುಜುಗೊಳೆ ತುಜುವನಿಕ್ಸಿಸಿ ಸತ್ತ (ಎಕ. 1%, ದೊಡ್ಡ ಬ. ೯-೧೧; 918). [?) 

ಕಾಡವದವರ (ನಾ). ಒಂದು ಬಗೆಯ ಸಸ್ಯ: “ಕಾಸಂಬರ್ಯಃ - 
ಕಾಡವದವರ? (ಓಷಧಿ. ೩೧). [2] 

ಕಾಡವರೆ (ನಾ). ಒಂದು ಬಗೆಯ ಅವರೆ: *ಕನಿಲಿ- ಕಾಡವರೆ ?(ಓಷಧಿ. 
೨೦); ಹಾಡು ಹಾಡೋದ ಬಲ್ಲೊ ಹಾಡು ಮಗುಚೋದ ಬಲ್ಲೊ ಕಾಡವರೆ 
ಕಾಯ ಕುಯ ಬಲ್ಲೊ (ಹಳ್ಳಿಯ. ೫೯). [ಕಾಡ್ಕು * ಅವರೈ) 

ಕಾಡನಿಟ್ಟಿ (ನಾ). ಒಂದು ಬಗೆಯ ಗಿಡ: *ಶಂಖಿನೀ- ದಶಸಿ, ಕಾಡ 
ಎಟ್ಟ, ಭನ್ನಿ” (ಓಷಧಿ. ೧೬೦). [< ಕಾಡ್ಕು * ಇಟ್ಟಿ] 

ಕಾಡನೆ (ನಾ). ಜಿಂಕೆಯ ಜಾತಿಗೆ ಸೇರಿದ ಒಂದು ಪ್ರಾಣಿ; ದೊಡ್ಡ 


ಜಿಂಕೆ; ಸಾರಂಗ: ಸಿಂಗವನಿಟದು ಎಕ್ಕಲನ ಹೊಕ್ಕು ತಿವಿದು ಬಡಿದು | - 


ಭಲ್ಲುಕನ ಕಾಡವೆಯ ಕೈಸೆಜಕೆವಿಡಿದು ಕಡುಭೀತಿಯಂ ಮೃಗಳುಲಕ್ಕೆ 
ಬೀಲುತ (ರಾಘಚ. ೧೭-೭೪). [ಆ ಕಡನೈ?) 

ಕಾಡವೋಮ "ಕಾಡುಓಮ' ನೋ. 

ಕಾಡಶಹ (ನಾ). ಚದುರಂಗದ ಆಟದಲ್ಲಿ ತನ್ನ ಕಾಯಿಯ ಮುಂದಿ 
ರುವ ಇನ್ನೊಂದು ತನ್ನದೇ ಆದ ಕಾಯಿಯನ್ನು ಬದಿಗೆ ಸರಿಸಿ 
ಪ್ರತಿಪಕ್ಷದ ರಾಜನಿಗೆ ಶಹ ಕೊಡುವಿಕೆ: ಶಿವಾಜಿಯು ನಮಗೆ 
ನಿಜವಾಗಿಯೇ ಶಹ ಕೊಡಬೇಕೆಂದು. ಮಾಡಿರಬಹುದು. ಈ ಪ್ರಸಂಗದಲ್ಲಿ 
ನಾವು ಶಹಕ್ಕೆ ಕಾಡಶಹವನ್ನು ಕೊಡಲೇಬೇಕು (ಛತ್ರಪ. ಆಆ). 

[4+ ಮರಾ. ಕಾಢಶಹಾ] 

ಕಾಡಸಂಪಗೆ "ಕಾಡುಸಂಸಿಗೆ' ನೋ. 

ಕಾಡಸಬ್ಬಸಿಗೆ "ಕಾಡುಸಬ್ಬಸಿಗೆ' ನೋ. 

ಕಾಡಸಬ್ಬಸೀಗೆ "ಕಾಡಸಬ್ಬಸಿಗೆ' ನೋ. 

ಕಾಡಸಾವೆ "ಕಾಡುಸಾಮೆ' ನೋ. 

ಕಾಡಸಿಂಬೆ (ನಾ). ಒಂದು ಬಗೆಯ ಮರ: “ಕುಕ್ಕುಟಿ- ಕೋಳಿ, 
ಖಸಭಕ, ಹೆಮ್ಮರ, ಗರಿಯವರೆ, ಕಾಡಸಿಂಬೆ * (ಓಷಧಿ. ೩೪). 

[€ ಕಾಡ್ಕು + ಸಿಂಬೆ] 

ಕಾಡಸಿವಕಳ್ಳಿ (ನಾ). ಒಂದು ಬಗೆಯ ಮರೆ: “ವಾಸವವೃಕ್ಷಃ - ಕಾಡ 
ಸಿವಕಳ್ಳಿ” (ಓಷಧಿ. ೧೫೨). [ಆ ಕಾಡ್ಕು + ಸಿನಕಳ್ಳಿ] 

ಕಾಡಸೂರಣ "ಕಾಡುಸೂರಣ' ನೋ. 

ಕಾಡಸೌತೆ "ಕಾಡುಸೌತೆ? ನೋ. 

ಕಾಡಸ್ಕಾಮಿ (ನಾ). ಒಬ್ಬಾತನ ಹೆಸರು: ತಿಪ್ಪೂರ ಕಾಡಸ್ವಾಮಿ 
ಗಳ್ಳೆ (ಇಳ. ೪, ೧೩೬-೪; 454 ಕೃಶಾ). [ಕಾಡೃ + ಸ್ವಾಮಿ] 

ಕಾಡಹರಳುಗಿಡ (ನಾ). ಬೇಲಿಗೆ ಹಾಕುವ ಒಂದು ತೆರದ ಕಂಟಿ: 
(ಕಿ). [<೬ ಕಾಡುಹರಳು + ಗಿಡ (೮ ಗಿಡು)] 

ಕಾಡಹಾಕುಕಾರೆ "ಕಾಡುಹಾಕುಕಾರೆ' ನೋ. 

ಳಾಡಕೂಗಲ "ಕಾಡುವಾಗಲು' ನೋ. 

ಕಾಡಹಾಲೆ (ನಾ). ಒಂದು ಬಗೆಯ ಹಾಲೆಗಿಡ: *ಧಾಮಾರ್ಗವಃ, 
ಘೋಷಕ। ಈ ೨ ಕಾಡಹಾಲೆ- ಅದು ಪೀತವಾದಡೆ ಮಹಾಣಾಲಿ 
ಯೆನಿಸುಗು ” (ನಾಚಿರಾ. ೧೧೦). [ಆ ಕಾಡ್ಯು * ಹಾಲ್ಕೆ (<4 ಪಾಲ್ಮೆ)] 

ಕಾಡಹುರುಳಿ "ಕಾಡುಹುರುಳಿ' ನೋ, 


20 


25 


35 


40 


43 


೧೬೯೩ ಕಾಡಾರಂಬ 


ಉಡಹುಳಿಹೀರೆ "ಕಾಡುಹುಳಿಹೀಕೆ' ನೋ. 


ಕಾಡಹೆಸರು "ಕಾಡುಹೆಸರು' ನೋ. 


ಕಾಡಾಕಳು (ನಾ). ಕಾಡಿನ ಹಸು: “ಕಾಡಾವು- ಕಾಡಾಕಳು” 
(ಗಂಗಾಮ. ೭೯). [ಕಾಡ್ಕು * ಆಕಳು (ಆ ಆಕಳ್‌)) 

ಕಾಡಾಕಾಡಿ "ಖಾಡಾಖಾಡಿ' ನೋ. 

ಕಾಡಾಗು (ಕ್ರಿ). ೧. ಒರಟಾಗು; ಅಸಂಸ್ತತವಾಗು : ಮೊದಲೇ 
ಶಿಕ್ಷಣವಿಲ್ಲದೆ ಕಾಡುಜನರಂತಿರುವ ನಮ್ಮ ಜನರು ಮತ್ತಷ್ಟು ಕಾಡಾಗು 
`ತ್ತಾರೆ (ಶಿಭ್ರಮ. ೨೫). ೨. ಕಾಡುಪಾಲಾಗು; ಹಾಳಾಗು: 
ಗೋರೈಸಿದರ ನೋಡಿ ಕಾಡಾಗಿ ದೂಡಾಗಿ ವೋಡಿಸುವೆನೆಂದ ವ್ಮಾಲ 
.(ಜಿನಮು. ೧೪-೩೬). [ಕಾಡ್ಕು * ಆಗು] 


ಕಾಡಾಟ (ನಾ). (ಉಕ) ಕಾಟ; ಪೀಡೆ: ಅವನಿಗೆ ಶನಿಯ ಕಾಡಾಟ 


ತಪ್ಪಿಲ್ಲ (ರೂಢಿ). [ಕಾಡು + ಆಟ] 


ಕಾಡಾಟ್ಕ (ನಾ). ಹಾಳು ಆಟಿ; ವ್ಯರ್ಥವಾದ ಆಟ: ನೀನು 


ಓದಬೇಕು. .. ಆ ಕಾಡು ಹುಡುಗರ ಜೊತೆ ಸೇರಿ ಕಾಡಾಟ ಆಡಬಾರದು 
(ಬೆಳುಮ. ೧೩೬). [ಕಾಡ್ಕು + ಆಟಿ] 


ಕಾಡಾಡಿ (ನಾ). ೧. ಅಡವಿಯಲ್ಲಿಯೆ ತಿರುಗಾಡುವವನು ; ಅರಣ್ಯ 


ವಾಸಿ; ಕಾಡುಮನುಷ್ಯ ; ವನಚರ: ನೋಡಿರೆ! ... ಮಜವಟ್ಟು 
ಮೊೋನದಿ€ಂ ಪುರ್ಡುಗೊಂಡನಂತುಮಿರ್ಪ ಕಾಡಾಡಿರಾಯನೊಂದು 
ಗೆಯ್ಮೆಯಂ ! (ರಾಮಾಶ್ವ. ೬೦-೩) ; ಮುಂಚೆ ಮಾನವನು ಮಿಕ್ಕ ಕಾಡು 
ಪಶುಗಳಂತೆ ಕಾಡಾಡಿಯೂಗಿ ಬೇಟಿಯಾಡುತ್ತಿದ್ದನು (ಮಾವಾದ. ೭೧). 
೨. (ಆಲ6) ಅನಾಗರಿಕ; ಅಸಂಸ್ಕೃತ : ನೋಡಿಕ್ಕಿ ನಿರುಪಮವಲಾ 
ಕಾಡಾಡಿಗಳ ಕಲಿತನವನು (ಕುವ್ಯಾಭೀ. ೧-೫). [ಕಾಡ್ಕು*- -ಆಡ್ಮಿ] 
ಕಾಡಾಡಿತನ (ನಾ). ೧. ಅಡವಿಯಲ್ಲಿ ತಿರುಗಾಡುವಿಕೆ, ವಾಸ 
ಮಾಡುವಿಕೆ. ೨. ಅನಾಗರಿಕತೆ : ಮರಡಿಯಿಂದ ಮಹಡಿಯವರೆಗೆ, 
ಗವಿಯಿಂದ ಗೋಪುರದವರೆಗೆ, ಕಾಡಾಡಿತನದಿಂದ ನಾಗರಿಕತೆಯ ಶಿಖರದೆ 
, ವರೆಗೆ... ಮುಂದೆ ಸಾಗಿ (ಮಾವಾದ. ೬೪). [ಕಾಡಾಡಿ 4 -ತನ] 


ಕಾಡಾಡು (ನಾ). ಅಡವಿಯ ಮೇಕೆ; ಕಾಡುಮೇಕೆ : ಕಾಡುಕೋಣ, 


ಕಾಟಿ, ಕಾಡಾಡು, ಕಾಡುಕುದುರೆ (ನಮ್ಮನು. ೨೩೯). [ಕಾಡ್ಕು*- ಆಡ್ಯು] 
ಕಾಡಾಡುಬಳ್ಳಿ (ನಾ). ಕಹಿ ಪಡವಲ: (ಕ).: [1 * ಬಳ್ಳಿ) 
ಕಾಡಾನೆ (ನಾ). ಅಡವಿಯಲ್ಲಿ ವಾಸಮಾಡುವ ಆನೆ; ಕಾಡಿನ ಆನೆ: 
ಅರಸಂ ಕಾಡಾನೆಯಂ ಹಿಡಿಯಲೈದಿ (ವಡ್ಡಾರಾ. ೧೧೦-೧೪); ಬಾಟಕೆಯ 
ಚೆಲ್ವನಪ್ಪ ಬನಮಂ ಕಾಡಾನೆ ಪೊಯ್ದಂತೆ (ಪಂಪಭಾ. ೮-೦) ; ಕಾಡಾನೆ 
ಗಳೊತ್ತಿ ಕೀಟ್ತಡೆಗೆಡೆದ ಮರಂಗಳಿಂ (ಕಾದಂಉ. ೨೬೬) ; ಸಿಲುಕುವುವು 
ಮೃಗಪಕ್ಷಿ ಹೂಡಿದ ಬಲೆಗಳಲಿ ಕಾಡಾನೆ ಬೀಸಿದ ಬಲೆಯ ಕೊಂಬುದೆ 


(ಕುವ್ಯಾಕ. ೧೩-೧೪). [ಕಾಣ್ಯು + ಆನೆ] 


ಕಾಡಾಯ (ನಾ). ಕಾಡಿನ ವರಮಾನ; ಕಾಡಿನಿಂದ ಬರುವ 


ಆದಾಯ: ಎಕ್ಕಲಗಾಪುಣ್ಣನೊಳವಾಗಿ ಪನ್ನೆರಡುಗಾವುಣ್ಣರ ನೆಲ್ಲ 
ವಾಟ್ಸ್‌ ಗಾವುಣ್ಣನ 'ಬೀಯಮಾನಸದಿಂ ಬಳಿಕೆ ಕಾಡಾ ಯಮಂ 
ನೋಡಿಯುಂ ಕೀಲಕೊಕ್ಳಲ್‌ ಪಸುಗೆಗೆ ಮೂವತ್ತು ಮತ್ತರುಂ (ಸೌಇಇ. 
IX-i, ೭೭-೨೨ ; 992). [ಕಾಡ್ಕು + ಆಯ್ಕ) 
ಕಾಡಾರಂಬ (ನಾ). ೧. ಮಳೆಯ ನೀರಿನಿಂದ ಮಾಡುವ ವ್ಯವ 
ಸಾಯ; ಕುಖ್ಕಿ: ತೋಟಿ ಕಾಡಾರಂಬ ಕರ್ಬುಗರ್ದೆಗಳೆಡೆಯಾಟದ 
ವೃವಹಾರಿ ಜನರು (ನೋಹತ. ೩-೩೦). ಪಿ. ಖುಖ್ಟಿ ಜಮಿಾನಿನ 
ಮೇಲಿನ ಕಂದಾಯ : ಬಾಲಗೆರೆ ಮಗ್ಗದೆರೆ ಕಾಡಾರಂಬ ನೀರಾರಂಬ 
(ಮೈಆರಿ. ೧೯೩೪, ೫೮-೨೦; 1454) ; ತೋಟ ತುಡಿಕೆ ಕಾಡಾರೆಂಬ ನೀರಾ 
ಕಂಬ (ಹುಟ್ಟಿಹ. ೩). "ನೀರಾರಂಬ' ಪರಾ. (ಕಾಡ್ಯು* ಆರಂಬ) 


ಕಾಡಾರಂಭ 


ಕಾಡಾರಂಭೆ (ನಾ). - ಕಾಡಾರಂಬ ೨: ಚತುಸ್ಸೀಮೆವೊಳಗಾದ ಗದ್ದೆ 
ಬೆದ್ದಲು * ೫ ೫ ಕಾಡಾರೆಂಭ ನೀರಾರಂಭ (ಎಕ. 2, ಕೋಲಾರ. 
೧೭೮-೭; 14227) ; ನೀರಾರಂಭ ಕಾಡಾರಂಭ ಅಡಕೆಯಮರೆ ತೆಂಗಿನಮರ 
(ಎಕ. 111, ಶಿವಮೊ. ೭೧-೨೮ ; 1431) ; ಯಾ ಗ್ರಾಮಕೆ ಕಾಡಾರಂಭ 
ನೀರಾರಂಭ (ಎಕ. ೩1, ಚಿತ್ರದು. ೩೧-೧೮ ; 1714). "ನೀರಾರಂಭ?' 
ಪರಾ. [ಕಾಡ್ಕು * ಆರಂಭ] 

ಕಾಡಾವು (ನಾ). ಕಾಡು ಹಸು; ಕಾಡಾವುಮೂರಾವುಂ ಕಾಟ್ಪ ಶ್ರಿಯುಂ 
ಪತ್ತಿಯುಂ .. . ಎಂತು ಲೋಕದೊಳೊಳವು (ಧರ್ಮಾಮೃ. ೯-೬೮) ; 
ಕಅಕಿವ ಉಡಾವುಗಳ ಬೃಂದದಿಂ ಮೆಲುಕಿಡುವ ಕಾನನದ ಮಹಿಷಂಗಳಿಂ 
(ಮಹಾವಿ. ೧೭-೨೮). [ಕಾಡ್ಕು + ಆವು] 

ಕಾಡಿ, (ನಾ). ಕಾಡಿನಲ್ಲಿ ವಾಸಿಸುವ ಹೆಂಗಸು; ವನಚರಿ; ಬೇಡಿತಿ: 
(ಕ). [ಕಾಡ್ಕು + -ಇ್ಯ) 

ಕಾಡಿ (ನಾ). ಒಂದು ಅಳತೆ (?): ಎತ್ತು ನಿಂತ ಗದ್ದೇಲಿ ಬಿತ್ತುತ 
ನಿಂತನ್ಯಾರೆ ಮುತ್ತಿನಂತ ಕಾಲು ನಿಡಿದೋಳು ಬಾಲಯ್ಯ ಖಂಡ್ಸವ 
ಬಿತ್ತಿ ಕಾಡಿ ಬೆಳೆವ (ಹಳ್ಳಿಯ. ೫೧). [ಆ ಕಾಂ] 

ಕಾಡಿಕಾರ "ಕಾಡೀಕಾರ? ನೋ. 

ಕಾಡಿಕೆ, ಕಾಡಿಕೈೆ (ನಾ). ಕಾಡುವಿಕೆ; ಕಾಟಿ; ಪೀಡೆ: ಬೇಡಿದರ 
ಬೇಡಿಕೆಯನೀವುತ ಕಾಡಿದರ ಕಾಡಿಕೆಯ ಕೊಡುತಲು ನೀಡಿಗೆಡದರ 
ಮನದ ಬಯಕೆಯನೀವುತಿರುತಿರಲು: (ಸಂಭಪ. ೯-೧೭). ಶಾಡಿಕ್ಕೆ : 
ಅಂಜುವರ ಮೇಲೆ ಕಪ್ಪೆಯಂ ಬಿಸುಏರೆಂಬಂತೆ ಬೆಚ್ಚಿ ನಿಚ್ಚಮದಣ 
ಉಾಡಿ[ಪಾಶಾಂ. ಟಿ]ಕ್ಕೆ ಕೋಟಲೆಗೊಳಲ್‌ (ಪುಣ್ಯಾ 

"(ಕಾಡ್ಕು + -ಇಕೆ] 

ಕಾಡಿಕ್ಕೆ "ಹಾಡಿಕೆ? ನೋ. 

ಕಾಡಿಗೆ (ನಾ). ೧. ಕಾಡುವವನು ; ಪೀಡಿಸುವವನು. 3೨. ಬಾತು 
ಕೋಳಿ ::“ನೀರಗೋಳಿ; ಕಾಡುವವ * (ಗಂಗಾಮ, ೭೯). 

[ಕಾಡು, + -ಇಗ] 

ಕಾಡಿಗಾವುಂಡ (ನಾ). ಒಬ್ಬಾತನ ಹೆಸರು : ಎರೇಊರ ಕಾಡಿಗಾವುಣ್ಣ 
ತನ್ನೂರ ತುಜುಗೊಳೊಳ್‌ ತುಟುವ ೬ ೫ ಕ್ಷಿಸಿ ಕಾದಿ ಸತ್ತ (ಎಕ, 1೪, 
ಗುಂಡ್ಲುಪೇ. ೧೪-೩; ಸು. 995). 

[ಕಾಡಿ + ಗಾವುಂಡ (ಆ ಗಾಮಂಂಡ)] 

ಕಾಡಿಗೆ, ಕಾಡಗೆ (ನಾ). ೧. ದೀಪದ ಕುಡಿಯಿಂದ ಹೊರಡುವ 
ಹೊಗೆಯ ಕಪ್ಪು, ---ಮಸಿ: ಅಪೂರ್ವ ಶಿಲ್ಪಕೃತಮಪ್ಪ ಲೆಕ್ಕವಲ 
ಗೆಯಂ ಕಾಡಿ:ಗೆಯೊಳ್‌ ಪುಟ್ಟ ಸಿ ಮೊಟ್ಟಿಗವಡಿಕೆಯೊಳೊರಸಿದಂತೆ 
(ಶಾಂತಿಷು, ೯-೧೪೩ ವ); ಸೊಡರ್‌ ಕಳೆಯುತಿರ್ಪುದು ತನ್ನ ಕಾಡಿಗೆಯ 
ನೆಂತು (ಜೀವೆಸಂ. ೮೧-೧೫) ; ಕಾಡಿಗೆಯೊಳಗೆ ಕಾರಿರುಳ ತಿರುಳ ರಸಮಂ 
ಕಲಿಸಿ (ಸಿದ್ಧ ರಾ. ೩-೩೧). ೨. ಕಣ್ಣಿಗೆ ಹಚ್ಚಿಕೊಳ್ಳುವ ಕಪ್ಪು; 
ಅಂಜನ; ಕಜ್ವಳೆ: *ಕಜ್ಜಳಂ,  ಅಂಜನಂ, : ಅಭಿಹಿತಂ? - ಈ ೩ 
ಕಾಡಿಗೆ? (ಹಲಾಯು. ೯೧-೪೦೧) ; “ಕಜ್ಜಳಮದಂ[ಜನಂ] ಕಾಳಿಕಂ 
ವಿಪ್ಟಿಕೆಯೆನಲ್ಕೆ ಕಾಡಿಗೆ” (ಮಂಗರಾ. ೯೯-೨೩) ; ಕಾಣನೇಗೆಯ್ದುಂ 
ತನ್ನ ದೋಷಮಂ ಕಾಣದಂತೆಂದುಂ ಕಣ್ಣಳ್‌ ತಮ್ಮ ಕಾಡಿಗೆಯಂ 
(ಕವಿರಾ, ೧-೪೫) ; ಕಣ್ಮಲರ್ಗೆ ಕಾಡಿಗೆ ಬಿಣ್ಣಿತು ಪಾದಪಂಕಜಕ್ಕಲತಗೆ 
ಭಾರಂ (ಕಾದಂಪೂ. ೧೦೦೩) ; ಕಣ್ಣಿನ ಕಾಡಿಗೆ ಅಳಿಯಲಾಗಿ ಕಣ್ಣಿನ 
ಬಣ್ಣ ಕೆಟ್ಟಿತ್ತು (ಮೊ ಳಿ ಮಾ. ೨೦೯-೭೬೪) ; ಸಿರಿಮುಡಿಯ ಕಟ್ಟುವ 
ಸೂನ ಮುಡಿಸುವ ವರ ಕಟಾಕ್ಷಕೆ ಕಾಡಿಗೆಯನಿಡುವ (ಕು ವ್ಯಾವಿ. 
೧-೩೧). ೩. ಕಪ್ಪು; ಕರಿದು. "ಕಾಡಿಗೆಕಾಗದ?' ಪರಾ. 
ಬೇಡುವಾತನ ಮೋಣಜಕ ಕಾಡಿಗೆಯು ಬಡಿದಿಕ್ಳು (ಸರ್ವಜ್ಞ. ೬೧೩). 


ಸ್ರ. ೧-೫೪). 


೧೬೯೪ 


25 


40 


45 


ಕಾಡಿಗೆಯೆಚು 
ಒ 


ಕಾಡಗೆ: ೨. ಮೆಲ್ಲದಂಪುಗಳೊಳಿಟ್ಟ ಕಾಡಗೆಬೊಟ್ಟು ಂ (ಚಿಕವಿ. 
೪-೮೯). ೩. ಕಪ್ಪುನೆಲ; ಎರೆ (?) : ತೆಂಕಣ ಹೊಲದಲ್ಲಿ ಲ್ಲದ ಹಾಳಿನ 
ಮಸಿಗರ ಭಾವಿಗಿಟ್ಟಿ ಕಾಡಗೆಯ ಮಂಣು ೩೦೦ *ೆಬ್ಬೆಯ ಹಾಳ 
ಮಂಜು ೧೦೦ (ಎಕ. 1X, ಕಾನಕಾ. ೩೧-೧೩ ; 1259). 
(ದೇ. ॥ ತುಳು. ಕಾಡಿಗೆ; ತೆಲು. ಕಾಟುಕ] 
ಕಾಡಿಗೆಕಾಗದ (ನಾ). ಕಪ್ಪು ಹಚ್ಚಿರುವ ಕಾಗದ; ಕಾರ್ಬನ್‌: 
ಕಾಗದ: *(ಲೇಖನಗಳ ಪ್ರತಿಗಳನ್ನು ತೆಗೆಯುವುದಕ್ಳಾಗಿ ಉಪ 
ಯೋಗಿಸುವ) ಕಾಡಿಗೆ ಕಾಗದ? (Carbonpaper. ಇಂಳನಿ). 
[ಕಾಡಿಗೆ + ಕಾಗದ] 
ಕಾಡಿಗೆಗಣ್‌, ಕಾಡಿಗೆಗಣ್ಣು (ನಾ). ೧. ಕಾಡಿಗೆಯಂತೆ ಅಚ್ಚ 
ಗಪ್ಪಾದ ಕಣ್ಣು: ಮುಂಗುಡಿಯಲೇಜುವ ಮುದ್ದುಮೊಗದ ಕಡು 
ರಭಸದ ಕಾಡಿಗೆಗಣ್ಣ ತೇಜಿಯ ಪೊಡವಿಪರಿಗೆ ತೋಜ್‌ದರು, (ಅಂಜಚ, 
೬-೮೪). ಕಾಡಿಗೆಗಜ್ಜು : ೧. ಕಾಡಿಗೆಗಣ್ಣಿಗೆ ಕಾಡಿಗೆ ತೀಡ್ಕಾಳ ಕಾಡಿಸ 
ಕಡೆಗೆ ಕಣ್ಣಿರುವಿ (ಮೂರ್ತಿಕಾ. ೪೭-೭) ೨. ಕಾಡಿಗೆ ಹಚ್ಚಿದ ಕಣ್ಣು: 
ಆಚ್ಚ. ಪುಪ್ಪಳ ಕುಬುಸ ನಿಚ್ಚ ಕಾಡಿಗೆಗಣ್ಣ ಆಪ್ಪ ಗಿರಿರಾಜ ಕಳುವ್ಯಾನ 
(ಲೋಕಗೀ. ೧೫೦). [ಕಾಡಿಗೆ + ಕಣ್‌] 
ಕಾಡಿಗೆಗಣ್ಣು "ಕಾಡಿಗೆಗಣ್‌' ನೋ. 
ಕಾಡಿಗೆಗರಗು, ಕಾಡಿಗೆಗರಿಗೆ, ಕಾಡಿಗ್ಗರಗ (ನಾ). ಒಂದು ಬಗೆಯ 
ಸಸ್ಯ: “ಭೃಂಗರಜ, ಭೃಂಗರಾಜ - ಕಾಡಿಗೆಗರಗು  (ಗಂಗಾಮ. ೨೪೪). 
ಹಾಡಿಗೆಗದಿಗೆ: ಗರುಗಲ್ಕು ಗರುಗದಗಿಡ, ಅಜಗರ, ಕಾಡಿಗೆಗರಿಗೆ 
(ಮೈಣಗಿ. ೩೨-೬೨೫). ಹಾಡಿಗ್ಲರಗ: ಕಾಸೀಸವನ್ನು ಭೃಂಗರಾಜ 
(ಕಾಡಿಗ್ಗರಗ) ರಸದಲ್ಲಿ ತೊಯಿಸಲು ಶುದ್ಧವಾಗುವದು (ಔಷಧೀ. ೨೬). 
[ಕಾಡಿಗೆ * ಗರಗ್ನು (ಆ ಗರುಗ)) 
ಕಾಡಿಗೆಗರಿಗೆ "ಕಾಡಿಗೆಗರಗು? ನೋ. 
ಕಾಡಿಗೆಗುಡಿ (ನಾ). ಕಪ್ಪಾದ (ದೀಪದ) ಕುಡಿ : ಬೆಳಗುವ ಕೈದೀವಿಗೆ 
ಗಳ ಬೆಳಗುಗಳೊಳಂ ಬಳಳ ಬಳೆದು ನಿಮಿರ್ವ್ವ *ಾಡಿಗೆಗುಡಿಗಳ ... 
ಕರ್ಪುಗಳೆಲ್ಲಮಂ ನೆರೆಂಬಡೆದು ಬಳೆದ ತಮೋಮದೇಭಘಟಿಯೊಡ್ಡು 
(ಆದಿಪು. ೧೨-೪ ವ); ಸೊಡರ್ಗುಡಿಗಳಿಂ ನಿಮಿರ್ದ ಕಾಡಿಗೆಗುಡಿಗಳ 
ನುಣ್ಣಪ್ಪಿನಿಂ (ಲೀಲಾವ. ೩-೬೫). [ಕಾಡಿಗೆ + ಕುಡ್ಮಿ] 
ಕಾಡಿಗೆಗೂಡು (ನಾ). ಕಣ್ಯಸ್ಪಿನ ಕರಡಿಗೆ; ಕಪ್ಪಿನ ಭರಣಿ: ಒಂಡ್ಗೇ 
ಸಮದ ಕಾಡಿಗೆಗೂಡಿನಂತೆಸೆದಂಧಳಕಾರವದು (ಜಿರಾಮಾ. ೩೩೪-೧೩). 
(ಕಾಡಿಗೆ * ಗೂಡು] 
ಕಾಡಿಗೆಜೋಳೆ (ನಾ). ೧. ಕಪ್ಪು ಜೋಳ :-(8). ೨. ಕಾಡಿಗೆ ರೋಗ 
ಬಿದ್ದು ಕಪ್ಪಾದ ಜೋಳ: (8). 
[ಕಾಡಿಗೆ + ಜೋಳ] 
ಕಾಡಿಗೆನೀರು (ನಾ). ಕಾಡಿಗೆಯ ಮೆರುಗು, ಹೊಳವು: ತ? 
ರ್ವಟ್ಟಿಯ ಕಾಡಿಗೆ ನೀರಿನ ಬಟ್ಟಿಯ ಮಖಟಾಗೆಗಳಿಂ ಸೋಲಿಪುವು ಸೀರೆ 
ವರದರ ಪಸರಂ (ಕಬ್ಬಿಕಾ. ೩೮). "ಕಾಡಿಗೆವೊಗರ್‌? ಪರಾ. 
[ಕಾಡಿಗೆ + ನೀರ್ಯು (ಆ ನೀರ್‌್‌)) 
ಕಾಡಿಗೆಯಿಡು (ಕ್ರಿ). ಕಾಡಿಗೆ ಹಚ್ಚು,--ಲೇಪಿಸು : ಕರಿಯ ಸಟ್ಟಿಯ 
ನುಟ್ಟು ಕಣ್ಣೆ ಕಾಡಿಗೆಯಿಟ್ಟು (ವೆಂಕಾರಾ. ೫-೨-೩೧). 
[ಕಾಡಿಗೆ + ಇಡು] 
ಕಾಡಿಗೆಯೆಚ್ಚು (ಕ್ರಿ). - ಕಾಡಿಗೆಯಿಡು: ಅಮಳ್ವಿತ್ತರಂತೆ ಕಾಡಿಗೆ 
ಯೆಚ್ಚುವರಂತೆ ಅಂದುಗೆಯಿಡುವರಂತೆ (ಧರ್ಮಾಮೃ. ೨-೪); ಕಾಡಿಗೆ 
ಯೆಚ್ಚಿ ಪಲ್‌ ಸುಲಿದು ಕೆಂದಳಿರಂ ತಿಜಿದುಟ್ಟು (ಸೂಕ್ತಿ ಸು. ೩-೨೧೬). 
[ಕಾಡಿಗೆ ಎಚ್ಚು] 


*ಾಡಿಗೆರೋಗ ೧೬೯೫ 


ಕಾಡಿಗೆರೋಗೆ (ನಾ). ಗೋಧಿ, ಜೋಳ್ಕ ಮೊದಲಾದ ಪೈರಿಗೆ 
ಬರುವ, ಕಾಳನ್ನು ಕಪ್ಪುಗೊಳಿಸುವ ಒಂದು ರೋಗ: ಜೋಳ 
ವನ್ನು ಕಾಡಿಗೆ ರೋಗದಿಂದ ಉಳಿಸಬೇಕಾದರೆ ಆದರ ಬೀಜಗಳನ್ನು 
ಕಾಸರ್‌ಸಲ್ಫೇಟ್‌ (ಸೀಲತುತ್ತೆ) ದ್ರಾವಣದಿಂ ದ ತೊಳೆಯಬೇಕು 
(ನಿರಶಾ, ೧೭). [ಕಾಡಿಗೆ ರೋಗ] 
ಕಾಡಿಗೆನಿಡಿ (ಕ್ರಿ). ಕಾಡಿಗೆಯನ್ನು ಹಿಡಿ: ರತಿದೇವಿಯ ಕಣ್ಣಿಗೆ 
ಕಾಡಿಗೆ ವಿಡಿದೆಚ್ಚಿದರು (ನೋಹತ. ೧೭-೪೫). 
[ಕಾಡಿಗೆ + ಪಿಡಿ] 
ಕಾಡಿಗೆನೆಟ್ಟು (ನಾ). ಕಪ್ಪುಬೆಟ್ಟ; ನೀಲಪರ್ವತ; ಅಂಜನಾದ್ರಿ : 
ಕಾಡಿಗೆನೆಟ್ಟಿ ನಂತೆ ಕಾರಮೇಘದಂತೆ ಜವನ ಜಕ್ಕಂದೊಳಲಿಯಂತಿರ್ದ 
ಗಜಸಮಾಜದಿಂ (ಹಮ್ಮಾರ. ೩-೩೩ ವ). 
[ಕಾಡಿಗೆ + ಬೆಟ್ಟು] 
ಕಾಡಿಗೆನೆರಸು (ಅ). ಕಾಡಿಗೆಯಿಂದ ಕೂಡಿ; ಕಣ್ಣಿಗೆ ಹಚ್ಚಿದ 
ಅಂಜನದ ಸಮೇತನಾಗಿ: ನಗೆಮೊಗಡೊಳ್‌ ಪರಕಲಿಸಿದ ಕಾಡಿಗೆವೆರ 
ಸರಿಕೇಸರಿ ತಾಯ ಮನಮನಿಖ್ಯುಳಿಗೊಂಡಂ (ಸಂಪಭಾ. ೨-೮). 
[ಕಾಡಿಗೆ + ಬೆರಸ್ಕು] 
ಕಾಡಿಗೆವೊಗರ್‌ (ನಾ). ಕಾಡಿಗೆಯ ಹೊಳಪು, ಶೋಭಿ; ಕಪ್ಪು 
ಕಾಂತಿ: ಪಬಕ್ಕಿಗೆ ಸಾರೆ ವಿಹಂಗ ಜಾತಿ ಕಾಡಿಗೆವೊಗರೇಳೆ ಮೂಡಡೆಸೆ 
(ಪುಸ್ಪಪು, ೮-೭). (ಕಾಡಿಗೆ + ಫೊಗರ್‌] 
ಕಾಡಿಗೆಸೊಗಸಿನ ಹಕ್ಕಿ (ನಾ). ಗೀಜುಗಪಕ್ಷಿ: “ಖಂಜರೀಟಃ, 
ಖಿಂಜನಃ - ೨ ಗೀಜುಗ ಹಕ್ಕಿ, ಕಾಡಿಗೆಸೊಗಸಿನ ಹಕ್ಕಿ, ಗೀಜಗಾರಹಕ್ಕಿ, 
ಗಾಜಲಹಕ್ಕಿ? (ಸಿದ್ಧಾಂತಿ. ೧೩೮), 
[? ಕಾಡಿಗೆ*- ಸೊಗಸು + ಹಕ್ಕಿ (ಆ ಪಕ್ಳಿ)] 
ಕಾಡಿಗ್ಗರಗೆ "ಕಾಡಿಗೆಗರಗು' ನೋ. 
ಕಾಡಿಟ್ಟಿ (ನಾ). ಒಂದು ಬಗೆಯ ಗಿಡ; ಸಣಬಿನ ಗಿಡ: *ಶಣ 
ಪುಸ್ಪೀ- ಸಣಬು, ಕಾಡಿಟ್ಟ 7 (ಓಷಧಿ. ೧೬೧). 
[ಕಾಡ್ಕು + ಇಟ್ಟ] 
ಕಾಡಿಪ್ಸೆ, ಕಾಡುಇಪ್ಪೆ, ಕಾಡುಹಿಫ್ಸೆ (ನಾ). ಇಪ್ಪೆಯ ಮರದಲ್ಲಿ 
ಒಂದು ಜಾತಿ: “ತುಂಡಿಭಃ- ಕಾಡಿಪ್ರೆ? (ಓಷಧಿ. ೭೧). ಕಾಡು ಇಸ್ಟ, 
ಕಾಡುಹಿಪ್ಪೆ : ಕಾಡುಇಪ್ಪೆ, ಕಾಡುಹಿಪ್ಪೆ (ಮೈಔಿಗಿ. ೧೨-೯೦೫). 
[ಕಾಡ್ಕು + ಇಪ್ಪೈ (ಆ ಇರ್ಪೆ)) 
ಕಾಡಿಯರಗು (ನಾ). - ಕಡ್ಡಿಯರಗು: (ಕಿ). 
[ಕಾಡಿ * ಅರಗ್ಳು] 
ಕಾಡಿಯೂರ್‌ (ನಾ). ಒಂದು ಊರಿನ ಹೆಸರು: ಕವಿರಾಜರಾಜ 
ವಿಬುಧಪ್ರವರಂ ಶ್ರೀ ಕಾಡಿಯೂರನಲ್ಲಿ ಯ ಕಮಳೋದ್ಭ ವವಂಶ 
ಫ್ರೋತ್ತಮರಂ ನವೀನ ವರ್ಣನೆಯಿನೆಸೆಯಲಭಿವರ್ಣಿಸಿದಂ (ಎಇ. 2೭111, 
೩೩೩-೭೪; 979); ತೆಂಕ ಕಾಡಿಯೂರೆ ಪೊಲ[ದ] xxx ನೂಜ 
ಯ್ವತ್ತು ಮ[ತ್ತ]ರ್ಕೈೇಯ್ಯಂ ನಮಸ್ಯಮಾಗಿ ಬಿಟ್ಟಳ್‌ (ಸೌಇಇ. 2೭%, 
೧೮-೪೧ ; 980) ; ಕಾಡಿಯೂರ್ಗ್ಗೆರಿಯ ಮತ್ತೆರು (ಎಇ. 2೭111, ೪೯-೮೧, 
1112). [ಕಾಡಿ - ಊರ್‌] 
ಕಾಡಿರವಂತಿಗೆ "ಕಾಡಿರುವಂತಿಗೆ' ನೋ. 
ಕಾಡಿರವಂತಿಗೆ, ಕಾಡಿರುವಂತಿಗೆ (ನಾ). ಇರವಂತಿಗೆಯಲ್ಲಿ ಒಂದು 
ಜಾತಿ: “ಮಧು ಬಹಳ - ಕಾಡಿರವಂತಿಗೆ* (ಓನಧಿ. ೧೨೧. ಕಾಡಿರು 
ವಂತಿಗೆ: “ವಾಸಂತೀ, ಮಾಧವೀ, ಲತಾ- ಈ ೩ ಕಾಡಿರುವಂತಿಗೆ? 
(ನಾಚಿರಾ. ೧೦೮) ;  ಬಹುನಾಮಿತಾ - ಕಾಡಿರುವಂತಿಗೆ” (ಓಸಧಿ. ೧೦೬). 
[ಕಾಡ್ಮು + ಇರವಂತಿಗೆ] 


0 


29 


25 


30 


140 


45 


ಕಾಡು 


ಕಾಡಿಸು (ಕ್ರಿ). ಪೀಡಿಸು; ತೊಂದರೆ ಕೊಡು: ನಲ್ಲನೆನಗೀಯಿನಿ 


ಬರುಮಂ ಮೇಲುದೋಟ್‌ ಕಾಡಿಪನಜಕದೆಂ (ಧರ್ಮಾಮೃ. ೭-೨೧೫). 
ಕಡುಹು ಮಿಗೆ ಲೋಕಂಗಳಂ ಪರಿದಡರಿತೆನೆ ಕಾಡಿಸದೆ ರಭಸವನುಡುಗಿ 
ಮೆಲ್ಲನೆ ಪರಿಯೆನುತ್ತು೦ (ಬಸಪು. ೨೨-೩೯); ಬೆನ್ನಾಡಿ ಬಿಡದಿನನೆನೋಡಿಸಿ 
ಕಾಡಿಸುವಪ್ರತಿಮನೋಜಿಗೇಂ ದೊರೆ ಜಗದೆೊಳ್‌ (ಅಪ್ರತಿ. ೧೬-೧೨); 
ಒಕ್ಕಲಿಗರನ್ನು ಕಾಡಿಸೋದು ದೊರೆಗಳಿಗೆ ಒಳ್ಳೆಯದಲ್ಲ (ಕಥಾಮಂ. 
1೪, ೧೨೫). [ಕಾಡು 4 -ಇಸ್ಕು] 


ಕಾಡೀಕಾರ, ಕಾಡಿಕಾರ, ಕಾಡಿಖಾರ (ನಾ). ಗಾಜಿನ ಕನ್ನಡಿ 


ಮಾಡುವವರು ಮತ್ತು ಅಕ್ಕಸಾಲಿಗರು ಬಳಸುವ ಒಂದು ದ್ರಾವಕ 
ವಸ್ತು; ತೇಜಾಪಿನ ಎಣ್ಣೆ: ಶಂಖದ್ರಾವದಲ್ಲಿ ಬೆಳ್ಳಿಯನ್ನು ಚಲ್ಲಿ 
ಕುದಿಸಿದರೆ ಕಾಡೀಕಾರವುಂಬಾಗುತ್ತದೆ. ಇದು ಮೈಗೆ ಹತ್ತಿದರೆ ಮೈ 
ಸುಡುವದು (ಮುಂಬಯಿ. ೬ ೨೪). ಕಾಡಿಕಾರ: ೨ ಅಣೆ ತೂಕ 
ಕಾಡಿಕಾರವನ್ನು ಅರ್ಧಪಾವ್ರು ನೀರಿನಲ್ಲಿ ಹಾಕಿ ೧೫-೨೦ ತೊಟ್ಟುಗಳನ್ನು 
ಕಣ್ಣಿಗೆ ಹಾಕಬೇಕು (ಗ್ರಾಮಾಕ. ೧೪೪). ಕಾಡಿಖಾರ : ಕಾಡಿಖಾರದ 
ನೀರು ಮಾಡಿ ಅದರಲ್ಲಿ ಮೊದಲು ತಯಾರಮಾಡಿಕೊಂಡಂಥಾ ಕನ್ನಡಿ 
ಯನ್ನು ಮುಳುಗಿಸುತ್ತಾರೆ (ಮುಂಬಯಿ. ೫-೧೮೯). 
[*- ಮರಾ. ಕಾಡೀಕಾರ, ಕಾಡೇಖಾರ] 
ಕಾಡೀಖಾರ "ಕಾಡೀಕಾರ' ನೋ. 
ಕಾಡೀನೀರು (ನಾ). ದ್ರಾಕ್ಷಿ, ಸೇಬು ಮೊದಲಾದವುಗಳ ಮದ್ಯ 
ದಿಂದ ತಯಾರಿಸಿದ ಹುಳಿನೀರು : ಗಾಯದೆಣ್ಣೆ, ಅಂಟು ಮುಲಾಮು 
ಮೊದಲಾದ್ದನ್ನು ಹಾಕುತ್ತಾ, ಬೇಕಾದಾಗ ಕಾಡೀಸೀರಿನಲ್ಲಿ ಹುಣ್ಣು 
ಗಳನ್ನು ತೊಳೆಯುತ್ತಾ .. . ಉಪಚರಿಸುತ್ತಾ ಇದ್ದೆನು (ಮಾಮರಾ. ೪೨). 
[ಕಾಡಿ * ನೀರು (ಆ ನೀರ್‌)] 
ಕಾಡೀರುಳ್ಳಿ, ಕಾಡುಈರುಳ್ಳಿ (ನಾ). ಈರುಳ್ಳಿಯಲ್ಲಿ ಒಂದು 
ಜಾತಿ; ಅಡವಿಯ ಈರುಳ್ಳಿ: (4). ಕಾಡು ಈರುಳ್ಳಿ : (ಮೈಣಗ. 
೨೫-೪೬೯), [ಕಾಡ್ಜು + ಈರುಳ್ಳಿ) 
ಕಾಡು, (ಕ್ರಿ). ಏಡಿಸು; ಅವಹೇಳನ ಮಾಡು; ಹಿಂಸಿಸು; 
ಪೀಡಿಸು: “ಕಾಡು-ಅವಹೇಳನೇ (ಅವ.ಮಾನ ಮಾಡು, 
ಬಾಧೆಮಾಡು', ಅರಣ್ಮೇ ಚ” (ಶಮಧಾ); ಕಾಡುವೆನೆಂಬುದಲ್ಲದೆ 
ಸುಮಾರ್ಗದೊಳಾಗದು ಕಾಬಕ್ಕಿನೆಂಬುದಂ .. . ಇಡಲಾಗದು (ಕವಿರಾ. 
೨-೧೦೧) ; ಪೆಂಡತಿಯಾಗೆಂದು ಕೈಯಂ ಪಿಡಿದು 'ಕಾಡುತ್ತಿರ್ಪನ್ನೆಗಂ 
(ವಡ್ಡಾರಾ. ೧೫೮-೧); ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮ 
ನೀವುದೆಂದು ಕಾಡುತ್ತಿರೆ (ಪಂ ಪ ಭಾ. ೯-೬೯) ; ಸಂಸಾರ ಬೆಂಬಿಡದೆ 
ಕಾಡಿಹುದಯ್ಯಾ (ಮಹಾದೇ. ೨-೨) ; ನೆರೆದ ನುಸಿಗಳು ಗಿರಿಯ ಕಾಡುವ 
ಸರಿಯ ನೋಡೈ (ಕುವ್ಯಾದ್ರೋ. ೭೫), ಓಡು ಮಾಣಿಕವು ಸರಿಯೆಂಬ 
ಜ್ಞಾನಿಯನು ಕಾಡುವಳೆ ಮಾಯೆ (ಸರ್ವಜ್ಞ. ೩೬೬). [?./ ತುಳು. ಕಾಡು] 
ಕಾಡ್ಕು, ಕಾಟ್ಕು (ನಾ). ೧. ಅಡವಿ; ಅರಣ್ಯ; ಕಾನನ: *ಕಾಡು- 
ಅವಹೇಳನೇ (ಅವಮಾನ ಮಾಡು, ಬಾಭಿಮಾಡು), ಅರಣ್ಯೇ ಚ್‌ 
(ಶಮಧಾ) ; * ಕಾಡಡವಿಯೊಳ್‌' ತೋಆಂಗುಂ”* (ಕಶರ. ೨೩); ನಾಡ 
ಉಡ ಬೆಳಸಿಂ ಬೆಳಸಾ ವಿಷಯಾಂತರಾಳದೊಳ್‌ (ಪಂಪಭಾ. ೧-೫೪); 
ಬಿಆಕೋಡಿ ಕಾಡೊಳ್‌ ಕೂಡಿರ್ದುವೆಲ್ಲಂ (ಸಂಚತಂ. ೨೦೩-೧೭); 
ಬಟ್ಟಿಯಂ ಬಿಟ್ಟು ಕಾಡೆಂ ಪುಗುವ (ಧರ್ಮಾಮೃ. ೩-೨೧); ಮೊಲನ 
ಕಾಹಿನ ಕಾಡಿನಲಿ ಹೆಬ್ಬುಲಿ ವಿಭಾಡಿಸುವಂತೆ (ಕುವ್ಯಾಕ. ೯-೩); ಕರಿ 
ಗಳಿಲ್ಲದ ಕಾಡು ಮಾಣಿಕದುರುಳಿಯಿಲ್ಲದ ಬೆಟ್ಟ (ಸಾಳ್ವಭಾ. ೧-೫೯). 
೨. ಹೊಲ; ಭೂಮಿ: ಐವತ್ತು ಮತ್ತರ್ಕ್ಯೆಸುಕಾಡುಂ ಕೀಜಕ್ಕಿಜಕಿ 
ಮೂವತ್ತರ್ಮಡಿ ಕಾಡುಂ (ಸೌಇಇ, 1x-i, ೪೭-೯, 9ನೆಯ ಶತ). 


ಜಾಡು 


೩. (ಆಲಂ). ಅನಾಗರಿಕವಾದುದು; ಅಸಭ್ಯವಾದುದು; ಒರ 
ಟಾದದ್ದು : ತಿದಿ, ಕುಲಿಮೆ ಮುಂತಾದ ಸಾಹಿತ್ಯಗಳು ತೀರ ಕಾಡು 
ಇರುವ ಕಾರಣ:ಅವರಿಗೆ ಈ ಕೆಲಸದಲ್ಲಿ ಲಾಭವಾಗುವದಿಲ್ಲ (ಮುಂಬಯಿ. 
೬-೧೮); ಕನಸಿಗೆ ಕಾಡು-ಜಾಣ ಇಲ್ಲವೆ ಕೀಳು-ಮೇಲು ಎಂಬ ಭೇದಗಳಿಲ್ಲ 
(ಪಾಪಾಕ. ೨ ಮುನ್ನುಡಿ), ೪. (ಆಲಂ). ಪ್ರದೇಶ. "ಸುಡುಗಾಡು', 
"ಹಳ್ಳಿ ಗಾಡು? ಪರಾ. ಕಾಟು: (ಗು). ೫. ಪೋಲಿತಿರುಗುವ ; 
ಕಾಡಾಡಿಯಾದ. "ಕಾಟುನಾಯಿ' ಪರಾ. ೬. ತೊಂದರೆ 
ಕೊಡುವ; ಹಿಂಸೆಯನ್ನುಂಟುಮಾಡುವ. "ಕಾಟುದನ' ಪರಾ. 
(ದೇ. | ತಮಿ, ಕಾಡು; ಮಲ. ತುಳು. ಕಾಡು; ಕೊಡ. ಕಡೀ; 
ತೆಲು, ಕಾಡು] 
ಕಾಡ್ಕು, ಕಾಡ್ಯ (ನಾ). ಕರಿಯಬಣ್ಣ ; ಕಪ್ಪು : 4ಆರಣ್ಯವವಹೇಳನಂ 
ಗಳೊಳು ಕರ್ಪಿನೊಳ್ಳಾರುಗುಂ ಕಾಡೆಂಬ ಶಬ್ದ” (ಶಬ್ದ ಮಂ. ೯೨). 
ಕಾಡ್ಯ: ಕಾಡಗುಆಅ ತನೆಯಾಗಿ ಬಂದು ವೂರೊಳಗೆ ಮೂಜು ಮಜಕಿ 
ಯಾಯಿತ್ತು. ಅವಜ ವರ್ನವೊಂದು ಕಾಡವೊಂದು ಯಲ್ಲರೆ ಕೂಡಿದ 
ಬಣ್ಣ ಹೆಂಗುಜಕಿಸತ್ತಿತ್ತು (ಮನುಗುಂ. ೯೭-೨೪). [೮ ಕಾಟ್‌) 
ಕಾಡುಂಗೊಟ್ಟಿ (ನಾ). ಒಂದು ಮೂಲಿಕೆ (?): ಕಾಡುಂಗೊಟ್ಟಯ 
ತಂದು ನರಮೂತ್ರದಿಂ ಕುದಿಸಂದಿಕ್ಸಿ (ಅಶ್ವವೈ. ೧೮-೩). [?] 
ಕಾಡುಅಡಿಕೆ "ಕಾಡಡಿಕೆ? ನೋ. 
ಕಾಡುಅರಿಸಿನ, ಕಾಡರಸಿನ (ನಾ). ಒಂದು ಬಗೆಯ ಅರಿಸಿನ :' 
ಕಸ್ತೂರಿ ಅರಿಸಿನ, ಕಾಡುಅರಿಸಿನ (ಮೈಔಿಗಿ. ೨೬-೪೯೪); ಪೀತದ್ರುಃ, 
ಕಾಲೇಯಕಃ ... ಪರ್ಜನೀ ೭ ಮರದರಿಶಿನ, ಕಸ್ತೂರಿ ಅರಿಶಿನವೆಂದು 
ಕೆಲವರು, ಹೆಬ್ಬರಿಶಿನ, ಕಾಡುಅರಿಸಿನ (ಸಿದ್ಧಾಂತಿ. ೧೧೮). ಕಾಡರಸಿನ : 
(ಕ). [ಕಾಡ್ಕು * ಅರಿಸಿನ] 
ಕಾಡುಅವರೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : ಕಾಡುಅವರೆಬಳ್ಳಿ, 
ಕಾಡುತೊಗರಿಬಳ್ಳಿ (ಮೈಔಗಿ. ೩೯-೭೮೯). 
[ಕಾಡ್ಕು + ಅವರೆ + ಬಳ್ಳಿ] 
ಕಾಡುಅಶೋಕ (ನಾ). ಒಂದು ಬಗೆಯ ಮರ: ಹಾಸಿಗೆ ಮರ, 
ಕಾಡುಅಶೋಕ (ಮೈಣಗಿ. ೪೪-೮೬೮),- [ಕಾಡ್ಕು * ಅಶೋಕ] 
ಕಾಡುಅಜ್ಜಾನ (ನಾ). ಒಂದು ಬಗೆಯ ಸಸ್ಯ: ಕಿರುಮಂಜಿ, ಅಜ್ವಾನ, 
ಕಾಡುಆಅಜ್ವಾನ(ಮೈಔಗಿ.೬೯-೧೪೧೯).[ಕಾಡ್ಸು* ಅಜ್ವಾನ್ಯ(ಆ ಅಜವಾನ)] 
ಕಾಡುಇಪ್ಪೆ "ಕಾಡಿಪ್ಪೆ' ನೋ. 
ಕಾಡುಈಜಿ (ನಾ). ಒಂದು ಬಗೆಯ ಗಿಡ : ಸಣನಾತದ ಗಿಡ, ಕಾಡು 
ಈಜಿ (ಮೈ ಔಗಿ. ೧೫-೨೮೪). (ಉಡ್ಕು + ಈಜಿ] 
ಕಾಡು ಈರುಳ್ಳಿ "ಕಾಡೀರುಳ್ಳಿ' ನೋ. 
ಕಾಡುಉತ್ತರಾಣಿ (ನಾ). ಉತ್ತರಾಣಿ ಗಿಡದಲ್ಲಿ ಒಂದು ಬಗೆ: 
(ಮೈಔಗಿ. ೩೨-೧೪೭೦). [ಕಾಡ್ಕು + ಉತ್ತರಾಣಿ (ಆ ಉತ್ತರಣೆ)] 
ಕಾಡುಎಳ್ಳು "ಕಾಡೆಳ್‌' ನೋ. 
ಕಾಡುಓಮ, ಕಾಡವೋಮ (ನಾ). ೧. ಓಮದಲ್ಲಿ ಒಂದು ಬಗೆ: 
ಕಾಡುಓನು, ಹುಳಿಓಮ (ಮೈಔಿಗಿ. ೨೦-೩೬೬). ೨. ಒಂದು ಬಗೆಯ 
ಸಸ್ಯ: ಕಾಡುಓಮ, ಕಾಡುಸೋಂಪು (ಮೈ ಔಗಿ. ೬೨-೧೨೪೫). 
ಕಾಡವೋಮ : ೨. (8). [ಕಾಡ್ಯು + ಓಮ] 
ಕಾಡುಕಂಚಿ (ನಾ). ಕಂಚಿಯ ಮರದಲ್ಲಿ ಒಂದು ಬಗೆ: ಕಾಡು 
ಕಂಚಿ, ಕಾಡುಕಿತ್ತಲೆ (ಮೈಔಗ. ೬೦-೧೧೯೫). [ಕಾಡ್ಯು ೬ ಕಂಚಿ] 
ಕಾಡುಕಂಬುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡುಕಂಬು 
ಹುಲ್ಲು, ಕಾಡುಕಂಚೀಹುಲ್ಲು (ಮೈಔಗಿ. ೩೪-೬೬೨). 
[ಕಾಡ್ಕು + ಕಂಬು * ಹುಲು (ಆ ಫುಲ್‌)] 


20 


30 


33 


40 


2 ೧೬೯೬ 


ಕಾಡುಕುರುಬ 


ಕಾಡುಕಗ್ಗ (ನಾ). ಹಾಳುಮಾತು ; ಕಾಡು ಹರಟಿ: ನಾವು ಬಡವರು 
ನಿಮ್ಮ ಕಾಡುಕಗ್ಗಕ್ಕೆ ದುಡ್ಡು ಹಾಕುವುದಿಲ್ಲ (ಕಒಸಾ. ೩೫). 
[ಕನಡ್ಕು- ಕಗ್ಗ) 
ಕಾಡುಕಟುಕರೋಹಿಣಿ (ನಾ). ಕಟುಕರೋಹಿಣಿಯಲ್ಲಿ ಒಂದು 
ಬಗೆ: (ಮೈಔಗಿ. ೪೨-೮೩೫).  [ಕಾಡ್ಕು + ಕಟುಕರೋಹಿಣಿ] 
ಕಾಡುಕಡಲೆ, ಕಾಡುಕಡೆಲೆ (ನಾ). ಕಡಲೆಯಲ್ಲಿ ಒಂದು ಬಗೆ (?) : 
(ಮೈಣಗಿ, ೧೦-೧೭೯). ಕಾಡು ಕಡೆಲೆ: ದರ್ಸುಕ, ಕಾಡುಕಡೆಲೆ 
(ಮೈಔಗಿ. ೪೧-೮೦೭). [ಕಾಡ್ಮು + ಕಡಲೆ] 
ಕಾಡುಕಣಿಗಲು (ನಾ). ಕಣಿಗಿಲಿನಲ್ಲಿ ಒಂದು ಬಗೆ: ಕೋತ್ತೀಗ, 
ಮದೆತೇಗೆ, ಕಾಡುಕಣಿಗಲು (ಮೈ ಗಿ. ೩೦-೫೮೯). 
[ಕಾಡ್ಕು 4 ಕಣಿಗಲ್ಕು (ಆ ಕಣಗಿಲೆ,)] 
ಕಾಡುಕತ್ತರಿ (ನಾ). ಒಂದು ಬಗೆಯ ಗಿಡ: ಒಳ್ಳೆ ಉಪ್ಬಗಿಡ, ಕತ್ತರಿ 
ಗಿಡ, ಕಾಡುಕತ್ತರಿ (ಮೈಡಔಗಿ. ೧೭-೩೦೮). 
(ಕಾಡ್ಕು + ಕತ್ತರಿ] 
ಕಾಡುಕಬ್ಬು (ನಾ). - ಕಾಕಬ್ಬು : ದರ್ಭೆ, ಹುಚ್ಚುಕಬ್ಬು, ಕಾಡುಕಬ್ಬು 
(ಮೈ ಣಗ. ೬೭-೧೩೭೦). [ಕಾಡ್ಕು + ಕಬ್ಬು] 
ಕಾಡುಕರಿಬೇವು (ನಾ). ಕರಿಬೇವಿನಲ್ಲಿ ಒಂದು ಬಗೆ: (ಮೈ ಣಗ. 
[ಕಾಡ್ಕು + ಕರಿಬೇವು] 
ಕಾಡುಕರ್ಣಕುಂಡಲ (ನಾ). ಒಂದು ಬಗೆಯೆ ಸಸ್ಯ: (ಮೈ ೧. 
೪೫-೮೯೪), [ಕಾಡ್ಮು + ಕರ್ಣಕುಂಡಲ] 
ಕಾಡುಕಲ್ಲು (ನಾ). ಒರಟುಕಲ್ಲು: ಕಾಡುಕಲ್ಲು ಅಥವಾ ಕಡಪಕಲ್ಲು 
ಹಾಸಿದ ನೆಲ, ಸಿಮೆಂಓ೯ನೆಲ, ಮಣ್ಣಿನ ನೆಲ... ಹಾಕಿಸಿಕೊಳ್ಳುವರು 
(ಗೃಹವಿ. ೧೭೧). 
[ಕಾಡ್ಕು * ಕಲ್ಲು (ಆ ಕಲ್ಯ್‌). / ತಮಿ. ಕಾಟ್ಟುಕ್ಕಲ್‌] 
ಕಾಡುಕಸ್ತೂರಿ (ನಾ), ಒಂದು ಬಗೆಯ ಮೂಲಿಕೆ : ಕಸ್ತೂರಿಬೆಂಡೆ, 
ಕಾಡುಕಸ್ತೂರಿ (ಮೈಔಗಿ. ೪೩-೮೪೮). [ಕಾಡ್ಕು * ಕಸ್ತೂರಿ] 
ಕಾಡುಕಾಫಿಬೀಜ (ನಾ). ಒಂದು ಬಗೆಯ ಸಸ್ಯ: (ಮೈಣಗಿ. 
೭೫-೧೫೪೨). [ಕಾಡ್ಕು 4+ ಕಾಫಿ * ಬೀಜ] 
ಕಾಡುಕಾಸಿಕಣಗಲು (ನಾ). ಒಂದು ಬಗೆಯ ಸಸ್ಯ: (ಮೈಚಗ. 
೭೪-೧೫೨೨). (ಕಾಡ್ಜು * ಕಾಸಿ? * ಕಣಗಲು (ಆ ಕಣಗಿಲೆ,)] 
ಕಣಡುಕಿಚ್ಚು "ಕಾಡ್ಗಿಚ್ಚು' ನೋ. 
ಕಾಡುಕಿತ್ತಲೆ (ನಾ). - ಕಾಡುಕಂಚಿ : ಕಾಡುಕಂಚಿ, ಕಾಡುಕಿತ್ತಲೆ 
(ಮೈಣಡಗಿ. ೬೬-೧೧೯೫). [ಕಾಡ್ಕು + ಕಿತ್ತಲೆ (ಕಿತ್ತೀಳಿ)) 
ಕಾಡುಕಿರಿನಿಂಬೆ (ನಾ). ಒಂದು ಬಗೆಯ ಗಿಡ: ಅರಮರಲು, ಕಾಡು 
ಕಿರಿನಿಂಬೆ (ಮೈಔಗಿ. ೭ಟ್ಟ೧೫೫೧). [ಕಾಡ್ಕು + ಕಿರಿನಿಂಬೆ] 
ಕಾಡುಕುಂಬಳ “ಕಾಡುಗುಂಬಳ' ನೋ. 
ಕಾಡುಕುದುರೆ "ಕಾಡುಗುದುರೆ' ನೋ. 
ಕಾಡುಕುಮಲೆ (ನಾ). ಒಂದು ಬಗೆಯ ಸಸ್ಯ: (ಮೈ ಗಿ. ೨೩-೪೨೯). 
[ಕಾಡ್ಕು + ಕುಮಲೈ] 
ಕಾಡುಕುರಿ "ಕಾಡುಗುಟೀ' ನೋ. 
ಕಾಡುಕುರುಳು (ನಾ). ಕಾಡಿನ ಬೆರಣಿ: (ಕಿ). "ಕಾಟ್ಕುರುಳ್‌' 
ಪರಾ. [ಕಾಡ್ಕು  ಕುರುಳ್ಕು (ಆ ಕುರುಳ್ಳ್‌)] 
ಕಾಡುಕುಸುಬಿ, ಕಾಡಕುಸುಬೆ (ನಾ). ಕುಸುಬೆಯಲ್ಲಿ ಒಂದು ಬಗೆ: 
(ಕಿ). ಕಾಡಕುಸು ಬೆ: “ಅರಣ್ಯಕುಸುಂಭ:-ಕಾಡಕುಸುಬೆ3 
(ಓಷಧಿ. ೯). [ಕಾಡ್ಗು + ಕುಸುಬಿ (ಆ ಕುಸುಂಬೆ)] 
ಕಾಡುಕುರುಬ "ಕಾಡುಗುರುಬ' ನೋ. 


೨೨-೪೧೧). 


ಜಾಡುಳೆಂಪುಜೀರಿಗೆ ೧೬೯೭ 


ಕಾಡುಕೆಂಪುಜೀರಿಗೆ (ನಾ). ಒಂದು ಬಗೆಯ ಸಸ್ಯ: ಕಾಡುಕೆಂಪು 
ಜೀರಿಗೆ, ಹಾರಿವಾಣ (ಮೈಔಗಿ. ೩೫-೬೭೭). 
[ಕಾಡ್ಲು ೬ ಕೆಂಪು + ಜೀರಿಗೆ (ಆ ಜೀರಗೆ)] 
ಕಾಡುಕೊಕ್ಕರೆ (ನಾ). ಒಂದು ಬಗೆಯ ಅಡವಿಯ ಕೊಳ್ಳರೆ ; ಕಾಡು 
ಬಕ; ಕಬ್ಬಕ್ಕಿ: “ಕೃಕರಃ- ಕಬ್ಬಕ್ಕಿ ಹೆಸರು, ಕಕ್ಕರವಕ್ಕಿ, ಕಾಡು| 
ಕೊಕ್ಕರಿ£ರೆ], ಕಾಡುಬಕ? (ಸಿದ್ಧಾಂತಿ. ೧೩೯). [ಕಾಡು + ಕೊಕ್ಕರೆ] 
ಕಾಡುಕೊತ್ತಂಬರಿ (ನಾ). ಒಂದು ಬಗೆಯ ಸಸ್ಯ: (ಮೈಇಗಿ. 
೪೨-೮೪೧). [ಕಾಡ್ಕು * ಕೊತ್ತಂಬರಿ (ಆ ಕೊತ್ತುಂಬರಿ)] 
ಕಾಡುಕೋಣ "ಕಾಡ್ಗೋಣ' ನೋ. 
ಕಾಡುಕೋಳಿ (ನಾ). ಅಡವಿಯ ಕೋಳಿ; ಕಾಡಿನ ಕೋಳಿ: ಅಗಾಗ |10 
ಬರುವ ಕಾಡು ಕೋಳಿಗಳೂ ಅಲ್ಲಿ ಕಾಣುತ್ತವೆ (ಮಲೆನಾ. ೨೦); 
ಕಾಡುಕೋಳಿಗೆ ಸಂಕ್ರಾಂತಿಯೆ? (ಗಾದೆ). "ಕಾಲಸ್ಫ್ರೋಟಾ ' ಪರಾ. 
[ಕಾಡ್ಕು * ಕೋಳಿ (೮ ಕೋಟಾ)] 
ಕಾಡುಕೌಟಿ "ಕಾಡಕವಡೆ' ನೋ. 
ಕಾಡುಗಂಡುತುತ್ತೀಗಿಡ (ನಾ). ಒಂದು ಬಗೆಯ ಸಸ್ಯ: (ಮೈಇಗಿ. 115 
[ಕಾಡ್ಗು + ಗಂಡುತುತ್ತ್ವಿ * ಗಿಡ (ಆ ಗಿಡು)] 
ಕಾಡುಗಂಧ (ನಾ). ಒಂದು ಬಗೆಯ ಸಸ್ಯ: ಅಗಿಲು, ಕಾಡುಗಂಧ 
(ಮೈಔಿಗಿ. ೩೨-೬೧೮). [ಕಾಡ್ಕು 4 ಗಂಧ] 
ಕಾಡುಗಣ್ಣು (ನಾ). ಕಾಡಿಗೆ ಕಣ್ಣು; ಕಪ್ಪು ಕಣ್ಣು : ಕಾಡುಗಣ್ಣಿ 
ನೋಳೆ ಕೂಡೀದ ಹುಬ್ಬಿನೋಳೆ (ಹುಟ್ಟಹ. ೪೭). 20 
[ಕಾಡ್ಕು*- ಕಣ್ಣು (ಆ. ಕಣ್‌)] 
ಕಾಡುಗತ್ತಲೆ "ಕಾಡುಗಳ್ತೆಲೆ' ನೋ. 
ಕಾಡುಗತ್ತೆ (ನಾ). ಅಡವಿಯ ಕತ್ತೆ; ಒರಟು ಕತ್ತೆ: (8). 
[ಕಾಡ್ಕು + ಕತ್ಯೆ (ಆ ಕಟಕ್ಕೆ)] 
ಕಾಡುಗರಿಕೆ (ನಾ). ಒಂದು ಬಗೆಯ ಗರಿಕೆಹುಲ್ಲು: ಗರಿಕೆಹುಲ್ಲು, | 25 
ಕಾಡುಗರಿಕೆ, ಕುಡಿಗರಿಕೆ (ಮೈಔಗಿ. ೨೭-೫೨೧). 
[ಕಾಡ್ಮು + ಗರಿಕೆ (ಆ ಕಣುಂಕೆ)) 
ಕಾಡುಗರುಗಲುಗಿಡ (ನಾ). ಒಂದು ಬಗೆಯ ಸಸ್ಯ: (ತ್ಳುಣಗಿ. 
೫೭-೧೧೫೧). [ಕಾಡ್ಕು *- ಗರುಗಲು + ಗಿಡ (ಆ ಗಿಡು)] 
ಕಾಡುಗಸಗಸೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡು [90 
ಗಸಗಸೆಹುಲ್ಲು, ಪಿನಿಹುಲ್ಲು (ಮೈಔಗಿ. ೩೪-೬೫೭). 
[ಕಾಡ್ಕು * ಗಸಗಸೆ (೬ ಕಸಕಸೆ) * ಹುಲ್ಲು (೭ ಪುಲ್‌) 
ಕಾಡುಗಕ್ತೆಲೆ, ಕಾಡುಗತ್ತಲೆ (ನಾ). ಕಗ್ಗತ್ತಲೆ; ದಟ್ಟವಾದ 
ಕತ್ತಲೆ: ಕವಿಯುತಿರೆ ಕಾಡುಗಳ್ತಲೆ, ತಂದನೂರಿಗವಳಂ (ಶ್ರೀರಾಮಾ. 
೨೨-೫೮೪). ಕಾಡುಗತ್ತಲೆ: ಕಾಡುಗತ್ತಲೆಗೆ ಮೋಡಗತ್ತಲೆಯೂ |35 
ಸೇರಿ ಮಸಿ ಮುದ್ದೆಯಾಗಿ ಅಳಿಸಿಹೋಗಿದುದೆಲ್ಲ (ಚಂದ್ರಸ. ೧೦೧). 
[ಕಾಡ್ಯು *- ಕತ್ತಲೆ, ( ಕಲ್ಮಲೆ)] 
ಕಾಡುಗಿಚ್ಚು "ಕಾಡ್ಗಿಚ್ಚು' ನೋ. 
ಕಾಡುಗಿಡ (ನಾ). ಒಂದು ಬಗೆಯ ಸಸ್ಯ: ಕಛ್ಸರಿವೆ, ಕಾಡುಗಿಡ, 
ಅಗ್ನಿವೇಂದ್ರಪಾಕು (ಮೈಇಗಿ. ೬-೯೭), 40 
[ಕಾಡ್ಯು * ಗಿಡ (ಆ ಗಿಡು)) 
ಕಾಡುಗುಂಡುಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡು! 
ಗುಂಡುಹುಲ್ಲು, ಗಡ್ಡೆಗುಂಡುಹುಲ್ಲು (ಮೈಔಗಿ. ೩೭-೭೩೪). 
[ಕಾಡ್ಕ್ಮು 4 ಗುಂಡ್ಕು * ಹುಲ್ಲು (ಆ ಪುಲ್‌)] 
ಕಾಡುಗುಂಬಳ, ಕಾಡುಕುಂಬಳ (ನಾ). ಒಂದು ಬಗೆಯ ಕುಂಬಳೆ |45 
ಬಳ್ಳಿ : ಕಾಡುಗುಂಬಳ, ಕಟಿಕಾಂಬ, ಹೀಲಗ (ಮೈಔಗಿ, ೭೫-೧೫೩೬). 


೪೩-೮೫೭). 


ಕಾಡುಚುರುಚುರುಕನಗಿಡ 


ಕಾಡುಕುಂಬಳೆ: ಸೀಮೆಸೀಗೆ, ಕಾಡು ಕುಂಬಳ, ಅಂಡ್ರಿಕೆಹುಲ್ಲು 
* ೬ ಇಂಥ ನೂರಾರು ಕಾಡು ಜಾತಿಯ ಹುಲ್ಲು ಹೊದರು ಗಿಡಮರೆ 
ಬಳ್ಳಿ ಯಥೇಚ್ಛವಾಗಿ ಬೆಳೆದು (ಬೆಳುಮ. ೫೩). [ಕಾಡ್ಮು+ ಕುಂಬಳ] 
ಕಾಡುಗುದುರೆ, ಕಾಡುಕುದುರೆ (ನಾ). ಅಡವಿಯ ಕುದುರಿ; 
ಪಳಗದ ಕುದುರೆ: ಕಾಡುಗುದುರೆ [ಪಾಠಾಂ. ಕಾಡಕುದರೆ]ಗಳಾ 
ನಗದಿನಕಾಂತದ ಕೋಡುಗಲ್ಲಳ ಕೆಳಗಿರಲು ನೋಡೆ ಪಗಲೊಳದು 
ಮೆಆಕೆವುದು ತರಣಿಗಳಾಡುಂಬೊಲದಂತೆ ಕಣ್ಣೆ (ಕುರಾಸಾಂ. ೪-೧೭). 
ಕಾಡುಕುದುರೆ: (8). [ಕಾಡ್ಕು * ಕುದುರೆ] 
ಕಾಡುಗುರುಬ, ಕಾಡುಕುರುಬ (ನಾ). ಗಿರಿ ಜನರಲ್ಲಿ ಒಂದು 
ಪಂಗಡ ; ಬೆಟ್ಟದ ಕುರುಬ; ಅಡವಿಯ ಕುರುಬ: ಕನಸಿನಲ್ಲಿಯೂ 
ಕಾಣದೆ ಇರುವ ಕಾಡುಗುರುಬನಂತೆ (ಸೌಗಂಧಿ. ೧೫೮-೧೧), 
ಕಾಡುಕುರುಬ: (8). [ಕಾಡ್ಕು + ಕುರುಬ (ಆ ಕುಜುಂಬ)) 
ಕಾಡುಗು9, ಕಾಡುಕುರಿ (ನಾ). ಅಡವಿಯ ಕುರಿ; ಕಾಡಿನಲ್ಲಿಯೆ 
ಹುಟ್ಟಿ ಬೆಳೆದ ಕುರಿ: ಕಾಡ£ಡು) ಗುಜ ತನೆಯಾಗಿ ಬಂದು ವೂಕೊಳಗೆ 
ಮೂಲ ಮಲಃಯಾಯಿತ್ತು (ಮನುಗುಂ. ೯೭-೨೪). ಕಾಡುಕುರಿ: 
*ಕಾಡ್ಗುರಿ - ಕಾಡುಕುರಿ” (ಗಂಗಾಮ. ೭೯). (['ಕಾಡ್ಕು + ಕುಜ್ಕಿ) 
ಕಾಡುಗೆಣಸು (ನಾ). ಗೆಣಸಿನಲ್ಲಿ ಒಂದು ಬಗೆ: (8). 
[ಳಾಡ್ಕು + ಗೆಣಸು (೮ ಗೆಲಸು)] 
ಕಾಡುಗೇರು (ನಾ). ಒಂದು ಬಗೆಯ ಸಸ್ಯ: (ಮೈಡಗಿ. ೬೯-೧೪೧೦). 
[ಕಾಡ್ಕು + ಗೇರು (ಆ ಕೇರ್‌)] 
ಕಾಡುಗೊಂಡೆ (ನಾ). ಒಂದು ಬಗೆಯ ಗಿಡ: ಬೇಲಿಯಲ್ಲಿ ಮೆಂತೆ, 
ಬೆಕ್ಕಿನ ಬೂರಲ, ಕಾಡುಗೊಂಡೆಯ ಗಿಡಗಳು ಎದೆಯೆತ್ತರ ಬೆಳೆದು 
ಹೂವರಳಿಸಿ ನಿಂತಿದ್ದವು (ಮೂರುದಾ. ೯೦). ([ಕಾಡ್ಕು + ಗೊಂಡೆ] 
ಕಾಡುಗೊಬ್ಬಿಗಿಡ (ನಾ). ಒಂದು ಬಗೆಯ ಸಸ್ಯ: (ಮೈಇಗ. 
೬೯-೧೪೧೧). , [ಕಾಡ್ಕು + ಗೊಬ್ಬಿ (ಆ ಗೊಬ್ಬಳಿ) + ಗಿಡ (ಆ ಗಿಡು)] 
ಕಾಡುಗೋಡು (ನಾ). ೧. ಕಾಡಿನಿಂದ ಕೂಡಿದ ಶಿಖರ. ೨. ಕಾಡಿನ 
ಎತ್ತರವಾದ ಪ್ರಡೇಶ: ಕಾಡುಗೋಡೆತ್ತರದೊಳಿರ್ದ ಪುಲ್ಮನೆಯೊಳಿರ್ದು 
ಸೀತಾದೇವಿ ತಾನುತ್ಯಂಕೆ, ನೋಡುತಿರ್ದಳ್‌ ತರೆಂಗೋಲ್ಲಾ ಸಮಂ 
(ಶ್ರೀರಾಮಾ. ೩೩೧-೫). [ಕಾಡ್ಕು * ಕೋಡ್ಕು) 
ಕಾಡುಗೋಧಿ (ನಾ). ೧. ಒಂದು ಬಗೆಯ ಹುಲ್ಲು: (ಕ). 
೨. ಕಾಡಿನಲ್ಲಿ ತಾನಾಗಿ ಬೆಳಿಯುವ ಒಂದು ಬಗೆಯ ಗೋಧಿ: 
“ಗವೇಧು॥ ಗವೇಧುಕಾ- ೨ ಕಾಡುಗೋಧಿ * (ಸಿದ್ಧಾಂತಿ. ೨೪೧). 
[ಕಾಡ್ಕು + ಗೋಧಿ] 
ಕಾಡುಗೋಳಿಯಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : 
4ಅರಾಮ- ಗೋಳಿ, ಕಾಡುಗೋಳಿಯ ಸೊಪ್ಪು? (ಓಷಧಿ. ೧೩). 
[ಕಾಡು + ಗೋಳ್ಳಿ * ಸೊಪ್ಪು] 
ಕಾಡುಗೋಳು (ನಾ). ಕಾಡಿನಲ್ಲಿರುವ ಜೀವಿಗಳೆಲ್ಲ ದುಃಖಿಸುವಿಕೆ; 
ಕಾಡೆಲ್ಲ ಗೋಳಿಡುವಿಕೆ: ಮರ ಮುರಿದು, ಪಳು ನಡುನಡುಗಿ, ಕಾಡು 
ಗೋಳಾಗಿ ಬಿದ್ದನು ಜಟಾಯು (ಶ್ರೀರಾಮ. ೨೪೯-೫೮೧). 
[ಕಾಡ್ಸು * ಗೋಳ್ಸು (ಆ ಗೋಟ್‌) 
ಕಾಡುಗೌಟಿ, ಕಾಡಗೌಟಿ (ನಾ). ಒಂದು ಬಗೆಯ ಬಳ್ಳಿ: 
“ ಮೃಗೋರ್ವಾರುಃ - ಬೇಲಿಸಾತೆ, ಹಾವುಮೆಕ್ಕೆ, ಕಾಡುಗೌ(ಡೆ)ಟಿ” 
(ಓಷಧಿ. ೧೨೮). ಕಾಡಗೌಟೆ: *ವಿಚಿತ್ರಫಲಾ- ಕಾಡಗೌಟಿ” 
(ಓಷಧಿ. ೧೮೪). [ಕಾಡ್ಕು + ಗೌಟಿ (೮ ಕವಡೆ, ?)] 
ಕಾಡುಚುರುಚುರುಕನಗಿಡ (ನಾ). ಒಂದು ಬಗೆಯ ಸಸ್ಯ: 
(ಮೈಔಗಿ. ೩೭-೭೪೩). [ಕಾಡ್ಕು + ಚುರುಚುರುಕ್ಕ * ಗಿಡ (ಆ ಗಿಡು)) 


ಕಾಡುಚೂರ್ಣಗೆಡ್ಡೆ 


ಕಾಡುಚೂರ್ಣಗೆಡ್ಡೆ (ನಾ). ಒಂದು ಬಗೆಯ ಕಾಡು ಸೂರಣಗೆಡ್ಡೆ : 
ಕಂದಗೆಡ್ಡೆ, ಕಾಡುಚೂರ್ಣಗೆಡ್ಡೆ (ಮೈಔಗಿ. ೬-೧೦೨). 
[ಕಾಡ್ಕು * ಚೂರ್ಣ * ಗೆಡ್ಡೆ (ಆ ಗಡ್ಡೆ)) 
ಕಾಡುಜಂಬುನೇರಳೆ (ನಾ). ಒಂದು ಬಗೆಯ ನೇರಳೆಗಿಡ: 
(ಮೈಔಗಿ. ೩೫-೬೮೮). [ಕಾಡ್ಮು + ಜಂಬುನೇರಳೆ] 
ಕಾಡುಜಬೂಮಾಂಸಿ (ನಾ). ಒಂದು ಬಗೆಯ ಮೂಲಿಕೆ: (ಮೈಔಗಿ 
೭೬-೧೫೭೦), [ಕಾಡ್ಕು + ಜಟೂಮಾಂಸಿ] 
ಕಾಡುಜಡೆನವಣೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
(ಮೈಣಗಿ, ೩೪-೬೫೪). [ಕಾಡ್ಕು + ಜಡೆ * ನವಣೆ * ಹುಲ್ಲು (ಆ ಫ್ರಲ್‌)] 
ಕಾಡುಜನ(ನಾ). ೧. ಕಾಡಿನಲ್ಲಿ ವಾಸಮಾಡುವ ಜನ. ೨.(ಆಲಂ). 
ಒರಟು ಜನ; ಅನಾಗರಿಕ ಮಂದಿ: (ಕಿ). [ಕಾಡು *- ಜನ] 
ಕಾಡುಜನಗಲು (ನಾ). ಒಂದು ಜಾತಿಯ ಗಿಡ: ಕಾಡುಜನಗಲು, 
ಬಿಳಿಗಣಗಲು, ಗಿಡ್ಡ (ಮೈಡಔಗಿ. ೭೮-೧೬೧೪). [ಕಾಡ್ಕು + ?] 
ಕಾಡುಜನಾಂಗ (ನಾ). ಗುಡ್ಡಗಾಡಿನಲ್ಲಿ ವಾಸಿಸುವ ಜನಾಂಗ; 
ವನ್ಯಜನಾಂಗ ; ಗಿರಿಜನರ ಕುಲ: ಗೋಂಡಾ ಜನಾಂಗದವರು 
ಇಂದು ಕಾಡುಜನಾಂಗವಾಗಿರಬಹುದು (ದ್ರಾವಿನಿ. ೧೫೧). 
[ಕಾಡ್ಕು * ಜನಾಂಗ] 
ಕಾಡುಜಾಜಿ (ನಾ). ಜಾಜಿಗಿಡದಲ್ಲಿ ಒಂದು ಬಗೆ: (ಮೈಣಗಿ. 
೫೫-೧೧೧೬). 
ಕಾಡುಜಾಜಿಕಾಯಿ - ಕಾಡು ಜಾಜಿಯ ಕಾಯಿ : ಕಾಡುಜಾಜೀ 
ಕಾಯಿ- ಇವು ಬಹುಶಃ ಎಲ್ಲ ಕಡೆಯಲ್ಲಿಯೂ ಬೆಳೆಯುತ್ತವೆ (ಮುಂಬಯಿ; 
೫-೨೧೧). [ಕಾಡ್ಕು * ಜಾಜಿ] 
ಕಾಡುಜಾಣೆ (ನಾ). ಒಂದು ಬಗೆಯ ಸಸ್ಯ: ಕಾಡುಜಾಣೆ, ಕಾಲು 
ವಾಮೆ (ಮೈಡಗಿ. ೪0-೮೦೧). [ಕಾಡ್ಕು + ಜಾಣೆ?) 
ಕಾಡುಜಾರಿಗೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೩೮-೩೫೮). 
(ಕಾಡು * ಜಾರಿಗೆ] 
ಕಾಡುಜೀರಕ (ನಾ). ಒಂದು ಬಗೆಯ ಸಸ: ದೀವರಿಗೆ, ಚಿಕ್ಕ 
ಕಮರಾಕ್‌ ಮರ, ಕಾಡುಜೀರಕ (ಮೈಔಗಿ. ೩೮-೭೫೯). 
[ಕಾಡ್ಮು + ಜೀರಕ] 
ಕಾಡುಜೀರಿಗೆ (ನಾ). ಕಾಡಿನಲ್ಲಿ ಬೆಳೆಯುವ ಜೀರಿಗೆ; ಕರಿ 
ಜೀರಿಗೆ; ಕಹಿಜೀರಿಗೆ: ಸಹದೇವಿ, ಕರೀಜೀರಿಗೆ, ಕಾಡುಜೀರಿಗೆ 
(ಮೈಔಗಿ. ೨೦-೩೫೭). "ಕಾಟ್ಟಾರಗೆ? ಪರಾ. [ಕಾಡ್ಕು * ಜೀರಿಗೆ] 
ಕಾಡುಜೋಳ (ನಾ). ಒಂದು ಬಗೆಯ ಸಸ್ಯ: ಕಾಡುಜೋಳ, ಹುಚ್ಚು 
ಜೋಳ, ಕಾಡುಕಂಬುಹುಲ್ಲು (ಮೈಔಗಿ. ೭೧-೧೪೫೫). 
[ಕಾಡ್ಜು + ಜೋಳ) 
ಕಾಡುತಮ್ಮಟೇಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (ಮೈಔಗಿ. 
೧೬-೨೯೮). [ಕಾಡ್ಯು 4 ತಮ್ಮಟ್ಟಿ * ಬಳ್ಳಿ) 
ಕಾಡುತುಂಬೆ, ಕಾಡತುಂಬೆ (ನಾ). ಓಂದು ಬಗೆಯ ತುಂಬೆ ಗಿಡ: 
ಕಾಡುತುಂಬೇಗಿಡ, ರಣಭೇರಿ (ಮೈಔಗಿ. ೫೦-೯೯೦). ಕಾಡತುಂಬೆ : 
*ಊಷಣ - ಕಾಡತುಂಚೆ? (ಓಸಧಿ. ೧೭). [ಕಾಡ್ಕು + ತುಂಬೆ] 
ಕಾಡುತುತ್ತಿ (ನಾ). ಒಂದು ಬಗೆಯ ಸಸ್ಯ: ದೊಡ್ಡಬೆಂಡೆ, ಕಾಡುತುತ್ತಿ 
(ಮೈಔಗಿ. ೭೬-೧೫೬೦). [ಕಾಡ್ಕು + ತುತ್ತಿ) 
ಕಾಡುತೆಂಗು (ನಾ). ಒಂದು ಬಗೆಯ ತೆಂಗು: ಡಡ್ಸಾಲ, ಭೂಡಸೆಲ್ಯ 
ಬೆಟ್ಟಿತೆಂಗು, ಕಾಡುತೆಂಗು (ಮೈಔಗಿ. ೮-೧೪೦). [ಕಾಡ್ಜು * ತೆಂಗು] 


೧೬೯೮ 


— 


0 


35 


ಕಾಡುತೊಗರಿ (ನಾ). ಒಂದು ಬಗೆಯ ತೊಗರಿ: (ನಇಗ.[45 


೧೦-೧೪೦). [ಕಾಡ್ಯು * ತೊಗರಿ (ಆ ತೆೊವರಿ)) 


ಉಡುನೊಸೆಹುಲ್ಲು 


ಕಾಡುತೊಗರಿಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : ಕಾಡು ಅವರೆ 
ಬಳ್ಳಿ, ಕಾಡುತೊಗರಿಬಳ್ಳಿ (ವೈೈಔಗಿ. ೩೯-೭೮೦). 
[ಕಾಡುತೊಗರಿ + ಬಳ್ಳಿ] 
ಕಾಡುದಬ್ಬೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಔಗಿ. 
[ಕಾಡ್ಕು 4 ದಬ್ಬೆ * ಹುಲ್ಲು (ಆ ಪುಲ್‌)) 
ಕಾಡುದಾರಿ (ನಾ). ಅಡವಿಯ ದಾರಿ: *ಕಾಂತಾರೆಂ ದುರ್ಗಮಂ 
ವರ್ತ್ವ - ಚೋರ ಕಂಟಕಾದಿಗಳಿಂದ ಹೋಗುವದಕ್ಕೆ ಕಸ್ಟವಾಗಿರುವ 
ಕಾಡುದಾರಿ ” (ಸಿದ್ದಾಂತಿ. ೮೭). [ಕಾಡ್ಕು + ದಾರಿ] 
ಕಾಡುದಾಲಚಿನ್ನಿ "ಕಾಡುದಾಲ್ಚಿನ್ನಿ' ನೋ. 
ಕಾಡುದಾಲ್ಚಿನ್ನಿ ಕಾಡುದಾಲಚಿನ್ನಿ (ನಾ). ದಾಲಚಿನ್ನಿಯ ಮರ 
ದಲ್ಲಿ ಒಂದು ಬಗೆ: (ಮೈಡಗಿ. ೨೧-೩೯೧). ಕಾಡುದಾಲಚಿನ್ನಿ: (೪). 
[ಕಾಡ್ಯು + ದಾಲ್ಚಿನ್ನಿ) 
ಕಾಡುದೊಂಬ (ನಾ). ದೊಂಬರಲ್ಲಿ ಒಂದು ಬಗೆ ; "ಒಂದು ಊರಲ್ಲಿ 
ನೆಲಸದೆ ಊರಿಂದೂರಿಗೆ ಅಲೆದಾಡುವ ಡೊಂಬ”? (ಎಸಮೈ. 
2೭11, ೪). [ಕಾಡ್ಕು + ದೊಂಬ) 


೩೨-೬೨೨). 


`ಕಾಡುದ್ದು (ನಾ). ಒಂದು ಬಗೆಯ ಉದ್ದು: *ಹಯಪುಚ್ಛೀ, 


ಕಾಂಬೊಜೀ, ಮಾಷನರ್ಣೀ, ಮಹಾಸಹಾ ಈ ೪ ಕಾಡುದ್ದು? (ನಾಚಿರಾ. 
೧೧೧) ; *ಪುಷ್ಟಿಕಾ - ಕಾಡುದ್ದು? (ಓಷಧಿ. ೧೦೦). 
[ಕಾಡ್ಕು * ಉದ್ದು (ಲ, ಉಟ್ಡು)] 
ಕಾಡುದ್ರಾಕ್ಷಿ (ನಾ). ಒಂದು ಬಗೆಯ ದ್ರಾಕ್ಷಿ: ಕಾಡುದ್ರಾಕ್ಷಿ, ಬಿಳಿ 
ಹಂಬು (ಮೈಔಗಿ. ೬-೧೦೪). [ಕಾಡು * ದ್ರಾಕ್ಷಿ (ಆ ದ್ರಾಕ್ಷೆ) 
ಕಾಡುನವಣೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಔಗಿ. 
[ಕಾಡ್ಕು + ನವಣೆ * ಹುಲ್ಲು (ಆ ಫುಲ್‌)] 
ಕಾಡುನಾಯಿ (ನಾ). ಅಡವಿಯ ನಾಯಿ; ಕಾಡಿನಲ್ಲಿಯೆ ವಾಸ 
ಮಾಡಿಕೊಂಡಿರುವ ಒಂದು ಬಗೆಯ ನಾಯಿ: (8)."ಕಾಟುನಾಯಿ' 
ಪರಾ. [ಕಾಡ್ಕು * ನಾಯಿ (4 ನಾಯ್‌) 
ಕಾಡುನಿಂಚೆ, ಕಾಡನಿಂಬೆ, ಕಾಡಲಿಂಬೆ, ಕಾಡುಲಿಂಬೆ (ನಾ). ನಿಂಬೆ 
ಗಿಡದಲ್ಲಿ ಒಂದು ಬಗೆ: ಕಾಡುನಿಂಬೆ, ದೊಡ್ಡಹುಳಿ (ಮೈಣಿಗಿ. 
೧೦-೧೭೩). ಕಾಡನಿಂಬೆ: “ವ್ರಣರಂಜಿನೀ - ಕಾಡನಿಂಬೆ? (ಓಷಧಿ. 
೧೪೯). ಶಾಡಲಿಂಬೆ : ಕಾಡಲಿಂಬೆ (ಮಾಕಡಲಿಂಬ) ಗಿಡ ಸಣ್ಣದು... 
ಭಾರ ಬಹಳ (ಕಭಾಗೆ. ೨೭), ಕಾಡುಲಿಂಬೆ: (ಕಿ). 
[ಕಾಡು 4 ನಿಂಬೆ] 
ಕಾಡುನೀರುದುರೆ (ನಾ). ಒಂದು ಬಗೆಯ ಸಸ್ಯ: 
೩೨-೬೦೯). [ಕಾಡ್ಕು + ನೀರುದುರೆ] 
ಕಾಡುನೀಲಿ (ನಾ). ನೀಲಿ ಗಿಡದಲ್ಲಿ ಒಂದು ಬಗೆ: (ಮೈಔಿ. 
೪೫-೮೯೬). [ಕಾಡು * ನೀಲಿ] 
ಕಾಡುನುಗ್ಗಿ (ನಾ). ನುಗ್ಗೆಯಲ್ಲಿ ಒಂದು ಬಗೆ: (ಮೈ 
೫೮-೧೧೬೫). *ಕಾಟ್ದುಗ್ಗಿ' ಪರಾ. 
[ಕಾಡ್ಕು + ನುಗ್ಗಿ (ಆ ನುಗ್ಗೆ)] 
ಕಾಡುನುಡಿ (ನಾ). ಅನಾಗರಿಕವಾದ ಮಾತು; ಒರಟು ಮಾತು: 
ಬೇಡಂಗೆ ಕೊಡೆ ಹೊಲ್ಲ ಆಡಿಂಗೆ ಮಳೆ ಹೊಲ್ಲ . . . ದ್ವಿಜನಿಗೆ ಕಾಡು 
ನುಡಿ ಹೊಲ್ಲ (ಸರ್ವಜ್ಞ. ೯೮೯). [ಕಾಡ್ಗು + ನುಡಿ] 
ಕುಡುಸೊಣ "ಕಾಡುನೊಳ' ನೋ. 
ಕಾಡುನೊಸೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ದೊಡ್ಡಹಂಚೀ 
ಹುಲ್ಲು, ಬಂಡೀಊಬಿನ ಹುಲ್ಲು, ಕಾಡುನೊಸೆ ಹುಲ್ಲು(ಮೈಣಔಗಿ. ೯-೧೪೭): 
[ಕಾಡ್ಕು * ನೊಸೆ * ಹುಲ್ಲು (ಆ ಫುಲ್‌)) 


೩೪-೬೬೩). 


(ಮೈಔಗಿ, 


ಕಾಡುನೊಳ 


ಕಾಡುನೊಳ, ಕಾಡನೊಣ, ಕಾಡನೊಳ, ಕಾಡುನೊಣ (ನಾ). 
ನೊಣದಲ್ಲಿ ಒಂದು ಬಗೆ: (*). ಕಾಡನೊಣ: (8). ಕಾಡನೊಳ: 
“ದೆಂಶಕಃ-ಕಾಡನೊಳಂ  (ಕಾಶಕೃ. ೮೦). ಕಾಡುನೊಣ : “ದಂಶಃ, 
ವನಮಕ್ಷಿಕಾ ಈ ೨ ಕಾಡುನೊಣ ” (ನಾಟಿರಾ. ೧೧೫) ; ಹುಲೀ ಚೇಳು 
ಕಾಡುನೊಣ ಕ್ರೂರಜಂತುಗಳು ವೃದ್ಧಿಯಾಗಲು (ಅರ್ಕಮಾ. ೯೮), 


[ಕಾಡ್ಕು 4 ನೊಳ) 
ಕಾಡುಪಂದಿ, ಕಾಡುಹಂದಿ (ನಾ). ಅಡವಿಯ ಹಂದಿ; ಕಾಡುಮಿಕ: 
ಕಾಡ್ಮ[ಡು] ಪಂದಿಗಳ ಬಲ್ಲೆಣದಿಂ ಪೊಲಸಟ್ಟ ನಾರ್ವ .. . ಕಯ್‌ 


(ಕಾದಂಪೂ ೧೮೪). ಕಾಡುಹಂದಿ: ಸಿಂದಿಸಲೇಕೆ ಭೂ ತಸ್ಕರನೊಳು 
ಕಾಡ£ಡು]ಹಂದಿಯ ರೂಪಾಂತು ಸೀನು ಅಂದಿನ ದಿನಡೊಳಾತನ 
ಕೊಂದ ಧೈರ್ಯವನಿಂದಿಗೆ ತೋಆು (ಮೋಹತ. ೪೦-೨೧) ; ಅವುಗಳಲ್ಲಿ 
ಕಾಡುಹಂದಿ, ಜಿಂಕೆ, ಕಿರುಬ ಮುಂತಾದ ಪ್ರಾಣಿಗಳು ಸೇರಿಕೊಂಡಿದ್ದವು 
(ಹುಟ್ಟಿ ಹ. ೨೪). "ಕಾಳ್ಬಂದಿ' ಪರಾ. [ಕಾಡು ೬ ಪಂದಿ] 
ಕಾಡುಪತಂಗ (ನಾ). ಒಂದು ಬಗೆಯ ಹುಲ್ಲು: ಕರ್ಕಿಸೆಲ್ಲಿ, ಕಾಡು 
ಪತಂಗ, ಮುರಿಗೆ (ಮೈಣಗಿ. ೪೦-೭೯೯).  [ಕಾಡ್ಕು + ಪತಂಗ) 
ಕಾಡುಪಡನಲ (ನಾ). ಪಡವಲದಲ್ಲಿ ಒಂದು ಬಗೆ: (ಮೈಣಗಿ. 
[ಕಾಡ್ಕು 4 ಪಡವಲ] 
ಕಾಡುಪಾಪ, ಕಾಡಪಾಪ (ನಾ). ಒಂದು ಬಗೆಯ ಕೋತಿ: ಕಡ 
ಲಾಚಿಗೆ.ಹೋಗಿಬಂದದ್ದೂಂತ ಕಾಡುಪಾಪನ್ನ ಕಟೊಂಡ್ರಂತೆ ಯಾರೋ 
(ವೈದ್ಯವಿ. ೧೯) ; ಕೋತಿಗಳಲ್ಲಿ ಜಾತಿ: ಶಿಂಗಳೀಕ, . . ನಳ್ಳ ಅಡವಿ 
ಮನುಷ್ಯ, ಕಾಡುಪಾಪ (ನಮ್ಮನು. ೨೩೯). ಕಾಡಪಾಪ (8). 
[ಕಾಡು + ಪಾಪ] 
ಕಾಡುಪಾರಿವಾಳ್ಕೆ (ನಾ). ೧. ಪಾರಿವಾಳೆದಲ್ಲಿ ಒಂದು ಬಗೆ; 
ಅಡವಿಯ ಪಾರಿವಾಳ : ಬಿಸಿಲಿನ ತಾಪವನ್ನು ತಾಳಲಾರದೆ ಗೂಡಿಗೆ 
ಸೇರಿದ್ದ ಕಾಡುಪಾರಿವಾಳಗಳು ಗುಟುರಿದಾಗ ( ಬೆಳುಮ. ೧೨೨). 
[ಕಾಡ್ಕು + ಪಾರಿವಾಳ] 
ಕಾಡುಪಾರಿವಾಳ್ಕೆ (ನಾ). ಒಂದು ಜಾತಿಯ ಮರ; ಹಾಲುವಾಣದ 
ಮರ : ಕಾಡುಪಾರಿವಾಳ, ಹಾಲುನಾಣ (ವೈಔಗಿ. ೩೫-೬೭೯). 
[ಕಾಡ್ಕು -- ಪಾರಿವಾಳ] 
ಕಾಡುಪಾಲು (ನಾ). ಅಡವಿಯ ಪಾಲು; ದಿಕ್ಕುಗೆಟ್ಟಿರುವುದು : 
ಅವನ ದುಡುಕಿನಿಂದ ಅವಳು ಕಾಡುಪಾಲಾದದ್ದಲ್ಲದೆ, : ತಾನೂ ಕೊಳಚೆ 
ಯಲ್ಲಿ ಮುಳುಗಿ ಮೃತ್ಯುವಿಗೆ ತುತ್ತಾದನು (ಬಂಕಿಮ. ೬೩). 
ಕಾಡುಪಾಲುಮಾಡು - ದಿಕ್ಕಿಲ್ಲದಂತೆ ಮಾಡು ; ನಿರ್ಗಕಿಕವಾಗಿ 
ಮಾಡು: ತಾನು ಪ್ರೀತಿಸಿದ್ದ ಹೆಂಗಸನ್ನು ಕಾಡುಪಾಲು ಮಾಡು 
ವಂತಿರಲಿಲ್ಲ (ಪುನರು. ೧೩೨). [ಕಾಡ್ಕು* ಪಾಲ್ಕು (೮ ಪಾಲ್ಮ್‌)) 
ಕಾಡುಪಾವಟಿಬಳ್ಳಿ, ಕಾಡಪಾನಟಿಬಳ್ಳಿ (ನಾ). ಒಂದು ಬಗೆಯ 
ಬಳ್ಳಿ: ಮಣಿತೊಂಡೆ, ಕಾಡುಪಾವಟಿ ಬಳ್ಳಿ (ಮೈಔಗಿ. ೫೩-೧೦೬೪). 
ಕಾಡಪಾವಟೆಬಳ್ಳಿ: (8)... (ಕಾಡ್ಯು* ಪಾವಟಿ + ಬಳ್ಳಿ] 
ಕಾಡುಪಿಂಡಿ (ನಾ). ಒಂದು ಬಗೆಯ ಮರ: ಕಾಡುಸಿಂಡಿ, ರಿಕ್ತ, 
ರಕ್ತಮರ (ಮೈಔಗಿ. ೪೮-೯೬೭). [ಕಾಡ್ಮು * ಪಿಂಡಿ] 
ಕಾಡುಪುಳ್ಳೆಂಪುರಸಿ (ನಾ). ಒಂದು ಬಗೆಯ ಗಿಡ: (ಮೈಔಗ. 
೩೦-೫೭೫). [ಕಾಡು + ಫುಳ್ಳಂಪುರಸಿ (< ಪುಳ್ಳಂಪುರಚಿ)) 
ಕೌಡುಪೆ (ನಾ). ಒಂದು ಬಗೆಯ ಸಸ್ಯ: ಕಲ್ಲುಹಟ್ಟಿ, ಕಾಡುಪೆ, ಕರ್ಪ 
(ಮೈಣಔಗಿ- ೫೦.-೯೯೩). [?) 
ಕಾಡುಬಂಬೆ (ನಾ). ಒಂದು ಬಗೆಯ ಸಸ್ಯ: ಕಾಡುಬಂಬೆ ಬೇರಂ ಹಸಿಯ 
ಹಾಲಿಂ ಕುಡಿಯಲು ಜ್ವರ ಹರ (ಎವೈವಿ. ೧೫೧). [ಕಾಡ್ಕು 4 ಬಂಬೈ] 


೭೫-೧೫೪೭). 


೧೬೯೯ 


0 


ಕಾಡುಮಂಜಿಪತ್ರೆ 


ಕಾಡುಬಳ (ನಾ). - ಕಾಡು ಕೊಕ್ಕರೆ: “ ಕೃಕರಃ - ಕಬ್ಬಕ್ಕಿ ಹೆಸರು, 
ಕಕ್ಕಕವಕ್ಕಿ ಕಾಡುಕೊಕ್ಕರಿ, ಕಾಡುಬಕ ? (ಸಿದ್ಧಾಂತಿ. ೧೩೯). 
[ಕಾಡ್ಕು * ಬಕ) 
ಕಾಡುಬರಗುಹುಲ್ಲು (ನಾ).ಒಂದು ಜಾತಿಯ ಹುಲ್ಲು: ಕಾಡುಬರಗು 
ಹುಲ್ಲು, ಬೆಣ್ಣೆ ಕ್ಕಿ ಹುಲ್ಲು (ಮೈಔಗಿ. ೧೪-೨೪೫). 
[ಕಾಡ್ಕು * ಬರಗು * ಹುಲ್ಲು(< ಫುಲ್‌)] 
ಕಾಡುಬಸಳೆ, ಕಾಡಬಸಲೆ (ನಾ). ಒಂದು ಬಗೆಯ ಸಸ್ಯ: ಕಾಡು 
ಬಸಳೆ ಎಲೆಗಳಿಗೆ ವಂಶಾಭಿವೃದ್ಧಿ ಮಾಡುವ ಶಕ್ತಿ ಇದೆ (ಸಸ್ಕಶಾ. ಆಂ). 
ಕಾಡಬಸಲೆ : * ಮೂಲಪೋದ :--ಕಾಡಬಸಲೆ” (ಓಷಧಿ. ೧೨೭). 
(ಕಾಡ್ಮು 4 ಬಸಳೆ (ಆ ಬಸಲೆ) 
ಹಾಡುಬಳ್ಳಿ (ನಾ). ಒಂದು ಬಗೆಯ ಸಸ್ಯ: ನೀಮುಖ್ಯಾ ಪರೇರಾ 
ಬೇರು, ಪದ್ದಳಿ, ಪಾಕ, ಕಾಡುಬಳ್ಳಿ (ಮೈಔಗಿ. ೨೧-೩೯೪). 
ಹಾಡು ಬಾಳೆ, ಕಾಡಬಾಳೆ (ನಾ). ಒಂದು ಬಗೆಯ ಬಾಳೆ; ಗಾಳಿ 
ಬಾಳೆ (ಕರಾ): (8). ಕಾಡಬಾಳೆ: ಕಾಡಬಾಳೆ ಎಂಬುದೊಂದು 
ಬಾಳೆಯ ಕುಲವು. ಅರಣ್ಯದಲ್ಲಿ ಹಾಗು: ಶ್ರೀಶೈಲಾದಿ ಪರ್ವತಂಗಳಲ್ಲಿ 
» * « ತಮ್ಮಿಂದೆ ತಾವೇ ಬೆಳೆದು ಹಣ್ಣುಗಳಾಗಿ ಉದುರಿ ಬೀಳುತ್ತವೆ 
(ಕೃಷಿಪ್ರ. ೧೫೬). [ಕಾಡ್ಕು + ಬಾಳೆ (ಎ ಬಾಲಕಿ)] 
| ಕಾಡುಬಿಕ್ಕಿ (ನಾ). ಒಂದು ಬಗೆಯ ಗಿಡ : (ಮೈಡಗಿ. ೬೧-೧೨೩೪). 
i [ಕಾಡ್ಕು + ಬಿಕ್ಕಿ] 


20, ಕಾಡುಬಿಲ್ಪಪತ್ರೆ (ನಾ). ಬಿಲ್ವಪತ್ರೆಯಲ್ಲಿ ಒಂದು ಜಾತಿ: (ಮೈಔಗಿ. 


23 


40 


೫೦-೧೦೦೭). [ ಕಾಡ್ಕು + ಬಿಲ್ವಪತ್ರೆ) 

ಕಾಡುಬಿಳಿಸಜ್ಜಬು ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
ಕಾಡುಬಿಳಿಸಜ್ಜಬು ಹುಲ್ಲು, ಪಾಚಿಹುಲ್ಲು (ಮೈಣಔಗಿ. ೪೯೯೮೭). 

[ಕಾಡ್ಕು * ಬಿಳಿಸಜ್ಜಬ್ಳು * ಹುಲ್ಲು (ಆ ಪುಲ್‌) 

ಕಾಡುಬಿಳೀಸಾಮೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡು 

ಬಿಳೀಸಾಮೆ ಹುಲ್ಲು, ಎಮ್ಮೆತಪ್ಪರೆ ಹುಲ್ಲು (ಮೈಔಗಿ. ೭೬-೧೫೬೨). 
[ಕಾಡ್ಕು + ಬಿಳೀಸಾಮೆ *- ಹುಲ್ಲು (ಆ ಪುಲ್‌)) 
ಕಾಡುಬುಡುಮೆ (ನಾ). ಒಂದು ಬಗೆಯ ಬುಡುಮೆ ಗಿಡ: (8). 
[ಕಾಡ್ಕು 4 ಬುಡುಮೆ] 
ಕಾಡುಬುಡ್ಡೆ (ನಾ). ಒಂದು ಬಗೆಯ ಗಿಡ: (ಮೈಔಗಿ. ೨೫-೪೭೭). 
[ಕಾಡ್ಕು + ಬುಡ್ಡಿ] 

ಕಾಡುಬೆಂಡೆ (ನಾ). ಒಂದು ಬಗೆಯ ಬೆಂಡೆ: ತಣುಕು, ಕಾಡುಬೆಂಡೆ 
(ಮೈಚಿಗಿ. ೪೧-೮೨೨). [ಕಾಡ್ಕು 4 ಬೆಂಡೆ] 

ಕಾಡುಬೆಕ್ಕು (ನಾ). ಕಾಡಿನ ಬೆಕ್ಳು; ಕಾಡು ಕೊತ್ತಿ: ಒಂದು 
ಕಾಡುಬೆಕ್ಕು ಈ ಮರದ ಬಳಿಗೆ ಬಂಳು (ನೀತಿಚಿಂ. vi, ೨೪). 
"ಕಾಟಕ್ಸಿಕ್ಕು” ಪರಾ. [ಕಾಡ್ಕು + ಬೆಕ್ಕು] 

ಕಾಡುಬೆರಣಿ (ನಾ). ಕಾಡಿನ ಬೆರಣಿ: *ಕರೀಷಃ, ಶುಸ್ಕಂತತ್‌ - ಒಣ 
ಸಗಣಿ, ಕಾಡುಬೆರಣಿ, ಮೂಢಲು ” (ಸಿದ್ಧಾಂತಿ, ೨೪೮). "ಕಾಲಕ್ಸಿರಣಿ' 
ಪರಾ. [ಕಾಡ್ಕು + ಬೆರಣೆ (೮. ಬೆಜಣಿ)] 

ಕಾಡುಬೆಳ್ಳುಳ್ಳಿ (ನಾ). ಒಂದು ಬಗೆಯ ಬೆಳ್ಳುಳ್ಳಿ : ಕಾಡುಬೆಳ್ಳುಳ್ಳಿ, 
ಶಿರುನಾರುಗೆಡ್ಡೆ, ಹೀಮೆನರೀ ಈರುಳ್ಳಿ, (ಮೈಣಗಿ. ೬೮-೧೮೯೭), 

[ಕಾಡು + ಬೆಳ್ಳುಳ್ಳಿ] 
ಕಾಡುಭಾಷೆ (ನಾ). ಒರಟು ಭಾಷೆ; ಅನಾಗರಿಕ ಭಾಷೆ: (ಕಿ). 
[ಕಾಡ್ಮು + ಭಾಷೆ] 
ಕಾಡುಮಂಜಿಪತ್ರೆ (ನಾ). ಒಂದು ಬಗೆಯ ಸೊಪ್ಪು: (ಮೈಇಗ. 


ಸ 
೯-೧೫೭). [ಕಾಡ್ಕು-- ಮಂಚಪತ್ರೆ) 


ಇಂಡುಮಂದಾರೆ 


ಕಾಡುಮಂದಾರ (ನಾ). ಒಂದು ಬಗೆಯ ಸಸ್ಯ: ಕಾಡುಮಂದಾರ 
ಆನೆಪಾದ (ಮೈಣಗಿ. ೧೨-೨೧೩). [ಕಾಡ್ಯು ೬ ಮಂದಾರ] 
ಕಾಡುಮದನಮಸ್ತಿ (ನಾ). ಒಂದು ಬಗೆಯ ಸಸ್ಯ: ಗೊಡ್ಡು 
ಈಚಲು, ಕಾಡುಮದನಮಸ್ತಿ (ಮೈ ಗಿ. ೨೭-೫೦೮). 
[ಕಾಡ್ಕು + ಮದನಮಸ್ತಿ) 
ಕಾಡುಮನುಷ್ಯ (ನಾ). ೧. ಕಾಡಿನಲ್ಲಿ ವಾಸಿಸುವ ಮನುಷ್ಯ. 
೨. ಒರಟು ವ್ಯಕ್ತಿ; ಅನಾಗರಿಕ ; ಅಸಂಸ್ಕೃತ : (ಕಿ). 
[ಕಾಡ್ಯು 4 ಮನುಷ್ಯ] 
ಕಾಡುಮಲ್ಲಿಗೆ, ಕಾಡಮಲ್ಲಿಗೆ (ನಾ). ಮಲ್ಲಿಗೆಯಲ್ಲಿ ಒಂದು ಬಗೆ; 
ಅಡವಿಮಲ್ಲಿಗೆ. ೨. (ಆಲಂ). ತನ್ನ ಮಕ್ಕಳನ್ನು ಕಾಡುಮಲ್ಲಿ ಗೆಯಾಗಿ 
ಬೆಳೆಸಲು ಒಪ್ಪದೆ... .ಶಹರಕ್ಕೆ ಬಂದಳು (ರಕ್ತದ್ವ. ೯೩). ಕಾಡಮಲ್ಲಿಗೆ : 
ಪಾದರಿ ಕಾಡಮಲ್ಲಿಗೆ ಮೊಲ್ಲೆ ಹೊಂಬಣ್ಣಕೇದಗೆಯೆಲ್ಲ ಹೂವುಗಳ 
(ಮೋಹತ. ೧೯-೫೭). [ಕಾಡ್ಕು*- ಮಲ್ಲಿಗೆ] 
ಕಾಡುಮಾವು (ನಾ). ಒಂದು ಬಗೆಯ ಮಾವು: * ಗೂಢಬೀಜಃ - 
ಕಾಡುಮಾವು ” (ಓಷಧಿ. ೫೦). [ಕಾಡ್ಕು + ಮಾವು] 
ಕಾಡುಮಿಗ (ನಾ). ಅಡವಿಯ ಮೃಗ; ವನ್ಯಮೃಗ :ನಾಡನಾಳುವ 
ಅರಸು ರೂಢಿಗೀಶ್ವರನಕ್ಕು ಕಾಡುಮಿಗದಂತೆ ಮೊಜಕೆದುರಿಯಲಾ ನಾಡು 
ಕಾಡಾಗದಿಹುದೆ (ಸರ್ವಜ್ಞ. ೭೮೪). "ಕಾಲ್ಮಗ > ಪರಾ. 
[ಕಾಡ್ಕು + ಮಿಗ] 
ಕಾಡುಮಿನಿಕೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (ಕಿ). 
[ಕಾಡ್ಮು + ಮಿನಿಕೆಬಳ್ಳಿ] 
ಕಾಡುಮುರಿದ್ರಾಕ್ಷಿ (ನಾ). ಒಂದು ಬಗೆಯ ಸಸ್ಯ: (ಮೈಇಗಿ. 
೪೯-೯೮೫). [ಕಾಡ್ಯು + ಮುರಿದ್ರಾಕ್ಷಿ?) 
ಕಾಡುಮೃಗ (ನಾ). ಕಾಡಿನಲ್ಲಿ ವಾಸಿಸುವ ಮೃಗ: ಹುಲಿ, ಕಿರುಬ, 
ತೋಳ ಮೊದಲಾದ ಕಾಡುಮೃಗಗಳು ಆ ಕಡೆ ಬಹಳ (ಕಳಹು. ೪). 
"ಕಾಟಕ್ಮಿಗ' ಪರಾ. [ಕಾಡ್ಯು + ಮೃಗೆ] 
ಕಾಡುಮೆಂತ್ಯ (ನಾ). ಒಂದು ಬಗೆಯ ಸಸ್ಯ : (ಮೈಣಔಗಿ. ೭೦-೧೪೩೩). 
[ಕಾಡ್ಕು + ಮೆಂತ್ಯ) 
ಕಾಡುಮೆಣಸಿನಗಿಡ (ನಾ). ಒಂದು ಬಗೆಯ ಮೆಣಸಿನ ಗಿಡ: 
ಕಾಡುಮೆಣಸಿನ ಗಿಡ, ಕಾಡುಹಾಕುಕಾರೆ (ಮೈಟಗಿ. ೭೫-೧೫೨೮). 
[ಕಾಡುಮೆಣಸು + ಗಿಡ (ಆ ಗಿಡು)] 
ಕಾಡುಮೆಣಸು (ನಾ). ಒಂದು ಬಗೆಯ ಮೆಣಸು ; ಅಡವಿಮೆಣಸು: 
*ಚವೈ, ಚನಿಕೆ - ಕಾಡುಮೆಣಸು? (ನಾಚರಾ. ಕಿ). "ಕಾಲಕ್ಮಿಣಸು 
ಪರಾ. [ಕಾಡ್ಕು * ಮೆಣಸು (ಆ ಮೆಟಸು)] 
ಕಾಡುಮೇಡು (ನಾ). ಕಾಡು ಮತ್ತು ಮೇಡು ; ಅಡವಿ ಹಾಗು 
ಗುಡ್ಡ: ಕಾಡುಮೇಡುಗಳನ್ನೆಲ್ಲಾ ಉತ್ತು ಪೈರು ಬೆಳೆಯುವರು 
(ಹುಟ್ಟಿಹ. ೧೫೮). ನೀವು ಯಾವ ಸುಖವೂ ಇಲ್ಲದೆ ಹೇಗೆ ಕಾಡುಮೇಡು 
ಗಳಲ್ಲಿ ಕೃಶರಾಗಿ ಬಳಲುತ್ತೀರಿ? (ವಚಭಾ. ೧೦೯). 
[ಕಾಡು + ಮೇಡು] 
ಕಾಡುಮೊಲ್ಲೆ (ನಾ). ಮೊಲ್ಲೆಯಲ್ಲಿ ಒಂದು ಬಗೆ: ಕಾಡುನೊಲ್ಲೇ 
ಬೇರು, ಈಶ್ವರೀ ಬೇರು... ಇವನ್ನು ಕಷಾಯವಿಟ್ಟು ಕೊಡಲು 
ಅಶ್ಮರೀ ರೋಗ ಹೋಗುವುದು (ಸಕವೈ. ೪೯೭). 
[ಕಾಡ್ಯು * ಮೊಲ್ಲೆ) 
ಕಾಡುಯಾಲಕ್ಕಿ (ನಾ). ಏಲಕ್ಕಿಯಲ್ಲಿ ಒಂದು ಬಗೆ: ದೊಡ್ಡ 
ಯಾಲಕ್ಕಿ, ಕಾಡುಯಾಲಕ್ಕಿ (ಮೈಇಗಿ. ೬೨೯೮). 
[ಕಾಡ್ಕು * ಯಾಲಕ್ಕಿ (< ಏಲಕ್ಕಿ) 


೧೭೦೦ 


30 


40 


ಕಾಡುವುಸುಮಾನಿಹುಲ್ಲು 


ಕಾಡುರಾಗಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಡುರಾಗಿ 
ಹುಲ್ಲು, ಕೋಣದ ತಲೆ ಹುಲ್ಲು ಕೋಳೀಕಾಲು ಹುಲ್ಲು (ಮೈಣಔಗಿ. 
[ಕಾಡ್ಯು + ರಾಗಿ + ಹುಲ್ಲು (ಆ ಪುಲ್‌) 
ಕಾಡುರಿ (ನಾ). ಕಾಡುಕಿಚ್ಚು; ದಾವಾನಲ; ಕಾಳ್ಕಿಚ್ಚು : ಅಡರ್ದ 
ಕಾಡುರಿ ಕಣ್ಣೆಸೆದಿರಲಾ ಗಿರಿ ಪಡಿಯಾದುದಾ ತ್ರಿಣಯನಿಗೆ (ಶ್ರೀಪಾಲ. 
೪-೩೭). [ಕಾಡ್ಕು 4 ಉರಿ] 
ಕಾಡುರೂಢಿ (ನಾ). ಒರಟು ಪದ್ಧತಿ; ಅನಾಗರಿಕ ಸಂಪ್ರದಾಯ: 
ಆಗ್ನಿ ಪರೀಕ್ಷೆಯಿಂದ ಅಪರಾಧಿಯ ಡೋಷವನ್ನು ನಿರ್ಣಯಿಸುವ ಳಾಡು 
ರೂಢಿಯು ಪ್ರಚಾರದಲ್ಲಿತ್ತು (ಪ್ರಾಚೀಹಿಂ. ೬೪). 
[ಕಾಡ್ಮು + ರೂಢಿ) 
ಕಾಡುರೋಗ (ನಾ). ಕೆಟ್ಟರೋಗ; ಉಗ್ರವಾದ ರೋಗ: ನಾಡೀ 
ನೋಡದೆ ಮದ್ದು ಕೊಟ್ಟರೆ ಕಾಡುರೋಗ ಬರುವುದು (ರೂಢಿ). 
[ಕಾಡ್ಕು + ರೋಗ) 
ಕಾಡುಲವಂಗ (ನಾ). ಒಂದು ಬಗೆಯ ಸಸ್ಯ: ಚಿಟ್ಟುತಾಂಡ್ರಿಮರ, 
ಕಾಡುಲವಂಗ, ಕ್ರೂರಮಾವ್ರು (ಮೈಣಗಿ. ೫೨-೧೦೩೪). 
[ಕಾಡ್ಜು + ಲವಂಗ] 
ಕಾಡುಲವಂಗಚೆಕ್ಕೆ (ನಾ). ದಾಲ್ಚಿನ್ನಿ: ಕಾಡುಲವಂಗಚೆಕ್ಕೆ (ದಾಲ 
ಚಿನ್ನಿ) - ಇದರೆ ಗಿಡಗಳಾದರೂ ಎಲ್ಲ ಕಡೆಯಲ್ಲಿ ಹುಟ್ಟುತ್ತವೆ 
(ವಂಂಬಯಿ, ೫-೨೧೧). [ಕಾಡುಲವಂಗ + ಚೆಕ್ಕೆ] 
ಕಾಡುಲವಣ (ನಾ). ಒಂದು ಬಗೆಯ ಉಪ್ಪು: “ಕಾಚಂ - ಗೌಜು, 
ಹುಜ್ಜತ್ತಿ, ಕಾಡುಲವಣ” (ಓಷಧಿ. ೨೮). [ಕಾಡ್ಕು * ಲವಣ] 
ಕಾಡುಲಿಂಬೆ "ಕಾಡುನಿಂಬೆ' ನೋ. 
ಕಾಡುವಟ್ಟಿ (ನಾ). ಒಬ್ಬ ಪಲ್ಲವರಾಜನ ಹೆಸರು: ಶಿರ್ವ್ವನೀತರಾ 
ಕಿಆಯಾಮಗನ್ನಿರ್ಕಾಡುವಟ್ಟಯರಿನ್ದಮ್‌ (ಎಳ. ೫], ಚಿಕ್ಕಮ. ೫೦-೧; 
ಸು. 480) ; ಶ್ರೀಮತ್‌ ಕೊಜಸ್ತೊಣಿ ಮುತ್ತರಸರಾ ಬೆಸದೆ ಕಾಡುವಟ್ಟ 
ದಣ್ಣಿಜಕಿದು ಕೊವಳಲದುಳ್‌ ಏಜಂಡೋರ್‌ (ಎಕ, 1೫, ಹೊಸಕೋ. 
೨೧-೩; ಸು. 750) ; ಕಾಡುವಟ್ಟ ಕೊಳಲಾಜನ ಮುನ್ನಮೆನಿಪ್ಪ ಪೆಂಪಿ 
ನುಚ್ಚಂಗಿಯ ಕೋಟಿಯಂ (ಎಕ. 31,೫೯೯೨; 974). [7] 
ಕಾಡುವಾಗಲು, ಕಾಡಹಾಗಲ, ಕಾಡುಹಾಗಲ, ಕಾಡುಹಾಗಲು 
(ನಾ). ಹಾಗಲದಲ್ಲಿ ಒಂದು ಬಗೆ: “ಕೂಲಕಾ - ಕಾಡುವಾಗಲು? 
(ಓಷಧಿ. ೨೮). ಕೌಡಹಾಗಲ: *ರುದ್ರಾ- ರುದ್ರಜಡೆ, ರೆವಿಪತ್ರ, 
ಕಾಡಪಾಗಲ” (ಓಷಧೀ. ೧೩೯). ಕಾಡುಹಾಗಲ: *ಕಾರವೆಲ್ಲಃ, 
ಕಟಲ್ಲಕಃ, ಸುಷವೀ - ೩ ಹಾಗಿಲಗಿಡ, ಈ ೩ ಶಬ್ದಗಳೂ ಹಾಗಲ, ಕಾಡು 
ಹಾಗಲ, ಗಡ್ಡೆ ಹಾಗಲ, ಬಂಜಿಹಾಗಲ- ಈ ಎಲ್ಲಾ ಹಾಗಲಕ್ಕೂ ಹೆಸರು 
ಗಳು? (ಸಿದ್ಧಾಂತಿ. ೧೯). ಹಾಡುಹಾಗಲು: * ಅಫಲತೊಟ್ಟಿ - ಕಾಡು 
ಹಾಗಲು” (ಅಕಾನಿ. ೧-೧೩). 
[ಕಾಡ್ಕು  ಹಾಗಲು (ಆ ಪಾಗಲ್‌)] 
ಕಾಡುವಾಯ್‌ (ಕ್ರಿ). ಕಾಡನ್ನು ಹೊಗು; ಅಡವಿ ಸೇರು: ತಿಮಿಳ 
ವಡೆ ಪಡಲ್ಪಟ್ಟಿಡಳ್ಳಾಡೆ ಪಾಂಡ್ಯಂ ಸರಿದಂ ಬೆಟ್ಟಿಟಿದಂ ಕದ್ದುಗಿದು 
ಮಗರೆಗಂ ಕಾಡನಂ ಕಾಡುವಾಯ್ಡನು (ಎಕ. ೫೪1, ಚಿಕ್ಕನಾ. ೭೦-೭ ; 
1235). [ಕಾಡು * ಪಾರ್ಕ್‌ 
ಕಾಡುನಿಜ್ಜ (ನಾ). ಒಂದು ಬಗೆಯ ಮೂಲಿಕೆ (?) : “ಅಕ್ಷಿಪೀಲುಕಾ 
ಕಾಡುವಿಜ್ಜ '' (ಓಷಧಿ. ೭). [ಕಾಡ್ಕು +2] 
ಕಾಡುವುಸುಮಾನಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
(ಮೈಣಗಿ. ೬೯-೧೪೦೧). 
[ಕಾಡ್ಕು 4 ಉಸಮಾನಿ (ಆ ಉಸುಮುನಿ)* ಹುಲ್ಲು (ಆ ಪುಲ್‌)) 


೨೮-೫೪೨). 


ಕಾಡುವೆಟ್ಟ 


ಕಾಡುನೆಟ್ಟ (ನಾ). ಒಂದು ವಂಶದ ಹೆಸರು: ವಿಕ್ರಮಾದಿತ್ಮರ್‌ 
ಕೊಂಗುಣಿ ಆರಸರ್‌ ಕಾಡುನೆಟ್ಟಯ ಮೇಲೆ [ವಿ]ಟ್ಲು (ಮೈಆರಿ. ೧೯೪೧. 
೪೫-೨; 8007); ಕಾಡುವೆಟ್ಟಿ ಮುತ್ತರಸನ್‌ ಕೋಯತೂರ್ಗೆ ಕ್ಲೇಶಕೆ 
ಬಂದಿರೆ (ಸೌಇಇ. 1x-8, ೫-೭ ; 9ನೆಯ ಶತ), [2] 

ಕಾಡುಶಾವಂತಿ (ನಾ). ಸೇವಂತಿಗೆಯಲ್ಲಿ ಒಂದು ಬಗೆ: ಕಾಡು 
ಶಾವಂತಿ, ಡಾಂಡಿಲಿಯನ್‌ ಹೂ (ಮೈಔಗಿ. ೭೩-೧೫೦೪). 

[ಕಾಡ್ಕು ೬ ಶಾವಂತಿ (ಆ ಸೇವಂತಿ)] 

ಕಾಡುಶುಂಠಿ (ನಾ). ಒಂದು ಬಗೆಯ ಶುಂಠಿ: ಕಲ್ಲುಶುಂರಿ, ಕಾಡು 
ಶುಂಠಿ (ಮೈಔಗಿ. ೭೯-೧೬೨೫). [ಕಾಡ್ಕು + ಶುಂಠಿ) 

ಕಾಡುಸಣ್ಣಪತ್ರಿಗಿಡ (ನಾ). ಒಂದು ಬಗೆಯ ಸಸ್ಯ: (ಮೈಡಔಗಿ. 
೫೮-೧೧೭೦). [ಕಾಡ್ಕು + ಸಣ್ಣಪಶ್ರಿ * ಗಿಡ (ಆ ಗಿಡು)] 

ಕಾಡುಸಂಪಿಗೆ, ಕಾಡಸಂಪಗೆ (ನಾ). ಸಂಪಗೆಯಲ್ಲಿ ಒಂದು ಬಗೆ; 
ಗೋಳಸಂಪಿಕೆ (ಕರಾ): (ಕಿ).ಕಾಡಸಂಪಗೆ: “ವನಜ: -ಕಾಡ 
ಸಂಪಗೆ, ಮಾದಲ, ತೂಬರ ? (ಓಷಧಿ. ೧೪೬). 

[ಕಾಡ್ಮು + ಸಂಪಿಗೆ (ಆ ಸಂಪಗೆ)] 

ಕಾಡುಸಬ್ಬಸಿಗೈೆ ಕಾಡಸಬ್ಬಸಿಗೆ, ಕಾಡಸಬ್ಬಸೀಗೆ, ಕಾಡುಸಬ್ಬಸೀಗೆ 
(ನಾ). ಸಬ್ಬಸಿಗೆಯಲ್ಲಿ ಒಂದು ಬಗೆ : ಕಾಡುಸಬ್ಬಸಿಗೆ, ಚತುರಾಶಿಗಿಡ 
(ಮೈಔಗಿ. ೩೮-೭೫೩). ಉಡಸಬ್ಬಸಿಗೆ: *ಛತ್ರಾಂಕಿ -.ಕಾಡಸಬ್ಬಸಿಗೆ 
(ಓಷಧಿ. ೫೮). ಕಾಡಸಬ್ಬಸೀಗೆ: “ತೋಲಪರ್ಣಿ- ಕಾಡಸಬ್ಬಸೀಗೆ* 
(ಓಷಧಿ. ೭೩೩). ಕಾಡುಸಬ್ಬಸೀಗೆ: *ಶತಪುಷ್ಪಾ, ಸಿತಛತ್ರಾ, 
ಆತಿಛತ್ರಾ ಮಧುರಾಮಿಸಿಃ ಅವಾಕ್ಬುಷ್ಪೀ, ಕಾರವೀ- ೭ ಕಾಡುಸಬ್ಬಸೀಗೆ 
ಹೆಸರು” (ಸಿದ್ಧಾಂತಿ. ೧೨೯). [ಕಾಡ್ಕು * ಸಬ್ಬಸಿಗೆ] 

ಕಾಡುಸಬ್ಬಸೀಗೆ "ಕಾಡುಸಬ್ಬಸಿಗೆ' ನೋ. 

ಕಾಡುಸಾಮೆ, ಕಾಡಸಾವೆ (ನಾ). ಒಂದು ಬಗೆಯ ಹುಲ್ಲು: ಕಾಡು 
ಕರೀಸಾಮೆ ಹುಲ್ಲು, ಕಾಡುಸಾಮೆ, ಕೆಂಪು ಸಣ್ಣಹಂಚಿ (ನೈಔಗಿ. 
೫೯-೧೧೯೨). ಕಾಡಸಾವೆ: ಇಮುಸಲಿಕ - ಉಡುಗು, ಕಾಡಸಾವೆ? 
(ಓಷಧಿ, ೧೨೬). [ಕಾಡ್ಕು + ಸಾಮ್ಮೆ] 

ಕಣಡುಸಾಸಿವೆ (ನಾ). ಸಾಸಿವೆಯಲ್ಲಿ ಒಂದು ಬಗೆ: *ಡುಸಾಸಿವೆ, 
ನಾಯಿಸಾಸಿವೆ (ಮೈಡಗಿ. ೨೨-೪೧೫). [ಕಾಡ್ಯು + ಸಾಸಿವೆ] 

ಕಾಡುಸೀಗೆ (ನಾ). ಒಂದು ಬಗೆಯ ಸೀಗೆಮರ: ಕೆಂಪುಸೀಗೆ, ಕಾಡು 
ಸೀಗೆ, ಅಂತಿರಿಕೆ, ಚಂಡೆಮುಳ್ಳು (ಮೈಔಗಿ. ೧-೯). 

[ಕಾಡ್ಕು + ಸೀಗೆ] 

ಕಾಡುಸುಂಡೆ (ನಾ). ಒಂದು ಬಗೆಯ ಗಿಡ: ಸೌಡಂಗೀಗಿಡ, ಕಾಡು 
ಸುಂಡೆ (ಮೈಣಗಿ. ೭೧-೧೪೫೦). [ಕಾಡ್ಕು * ಸುಂಡೆ] 

ಕಾಡುಸುವರ್ಣಗಡ್ಡೆ (ನಾ). ಒಂದು ಬಗೆಯ ಸುವರ್ಣ ಗಡ್ಡೆ : 
ಕಾಡುಸುವರ್ಣಗಡ್ಡೆ, ಹಾವುಮರಿಗಿಡ (ಮೈಔಗಿ, ೯-೧೪೬). 

[ಕಾಡ್ಕು + ಸುವರ್ಣಗಡ್ಡೆ] 

ಕಾಡುಸೂರಣ, ಕಾಡಸೂರಣ (ನಾ). ಸೂರಣಗಡ್ಡೆಯಲ್ಲಿ ಒಂದು 
ಬಗೆ: «ಅವನಿಕಃ - ಕಾಡುಸೂರಣ ? (ಓಷಧಿ. ೬). ಕಾಡಸೂರಣ: 
“ ಅರಣ್ಮಸೂರಣಃ - ಕಾಡಸೂರಣ” (ಓಷಧಿ. ೯); ಕಾಡಸೂರಣ, 
ಉದ್ದು, ಹಿಂಡಿ... ಮೊದಲಾದವನ್ನು ಮೂಲರೋಗದಲ್ಲಿ ಬಿಡುವದು 
(ವೈದ್ಯಸಾ. 1, ೧೯೮). [ಕಾಡ್ಜು * ಸೂರಣ] 

ಕಾಡುಸೆಂಬೆ (ನಾ). ಒಂದು ಬಗೆಯ ಮೂಲಿಕೆ : ಆಗಮಂ - ಕಾಡು 
ಸೆಂಬೆ? (ಓಷಧಿ. ೧೦). [ಕಾಡ್ಕು + ಸೆಂಬೆ] 

ಕಾಡುಸೆಣಬು (ನಾ). ಒಂದು ಬಗೆಯ ಸಸ್ಯ: ಚುಂಚಲಿಗಿಡ, ಕಾಡು 


ಸೆಣಬು (ಮೈಔಗಿ. ೨೪-೪೪೯). [ಕಾಡ್ಕು 4 ಸೆಣಬು] 


೧೭೦೧ 


ಕಾಡುಹಾರಕಹುಲ್ಲು 


ಕಾಡುಸೊಳ್ಳೆ (ನಾ). ಸೊಳ್ಳೆಯಲ್ಲಿ ಒಂದು ಬಗೆ: *ದಂಶೀ- 
ಅಲ್ಪಾತಜ್ಞಾತಿಃ ಸ್ಕಾತ್‌ ಚಿಕ್ಕ ಕಾಡುನೊಣ್ಕ ಕಾಡುಸೊಳ್ಳೆ ” (ಸಿದ್ಧಾಂತಿ, 
೧೪೧). [ಕಾಡ್ಕು + ಸೊಳ್ಳೈ) 

ಕಾಡುಸೋಂಪು (ನಾ). ಒಂದು ಬಗೆಯ ಸೋಂಪು, ಓಮ: ಕಾಡು 
ಓಮ, ಕಾಡುಸೋಂಪು (ಮೈಔಗಿ. ೬೨-೧೨೪೫). [ಕಾಡ್ಯು + ಸೋಂಪು] 

ಕಾಡುಸೋನಾಮುಖಿ (ನಾ). ಒಂದು ಬಗೆಯ ಮೂಲಿಕೆ: (ಮೈಔಗಿ. 
೧೮-೩೩೫). [ಕಾಡ್ಕು + ಸೋನಾಮುಖಿ] 

ಕಾಡುಸೌಶೆ, ಕಾಡಸೌತೆ (ನಾ). ಸೌತೆಯಲ್ಲಿ ಒಂದು ಬೆ: 
*ಉರ್ವಾರುಕ ಶಬ್ದವು ಬಣ್ಣ ಸೌತೇಕಾಯಿಗೂ, ಕರ್ಕಟೀಶಬ್ದ ಕಾಡು 
ಸೌತೇಕಾಯಿಗೂ ಹೆಸರುಗಳು” (ಸಿದ್ಧಾಂತಿ. ೧೩೦). ಕಾಡಸೌತ್ರೆ: 
*ಕಪಿಲಾಕ್ಷಿ- ಕಾಡಸಾತೆ, ಕೆಂಪಿನ ಶಿಂಶುಪಾ? (ಓಷಧಿ. ೨೫). 

[ಕಾಡ್ಕು * ಸೌತೆ (ಆ ಸವುಂತೆ)] 

ಕಾಡುಸ್ಥಿತಿ (ನಾ). ಒರಟು ; ಅನಾಗರಿಕತ್ವ; ಅಸಂಸ್ಕೃತ ಸ್ಥಿತಿ: 
ಮಿಕ್ಕ ಭಾಷೆಗಳೆಲ್ಲ ಇನ್ನೂ ಕಾಡುಸ್ಥಿತಿಯಲ್ಲಿಯೇ ಉಳಿದಿವೆ 
(ಮುಂಬಯಿ. ೫-೨೩೯). [ಕಾಡ್ದು + ಸ್ಥಿತಿ] 


-| ಕಾಡುಹಂಚಿಕಡ್ಡಿ (ನಾ). ಒಂದು ಬಗೆಯ ಹುಲ್ಲು: ಬಿಳಿ ಉನುಗದ 


25 


93 


45 


ಹುಲ್ಲು, ಕಾಡುಹಂಚೀಕಡ್ಡಿ (ಮೈಔಗ. ೯-೧೪೯). 
[ಕಾಡ್ಕು + ಹಂಚಿ 4 ಕಡ್ಡಿ] 
ಕಾಡುಹಂಚಿಹುಲ್ಲು (ನಾ). - ಕಾಡುಹಂಚೀಕಡ್ಡಿ : ಸಣ್ಣಕರೀಕಾಜಿ 
ಹುಬ್ಬು, ಅಕ್ಕುಹುಲ್ಲು, ಕಾಡುಹಂಚೀಹುಲ್ಲು, ಕರೀಹಂಚೀಹುಲ್ಲು 
(ಮೈಡಿಗಿ, ಆ-೧೩೩) ; “ಭೂಸ್ತೃಣ -ಕಾಡುಹಂಚಿಯ ಹುಲ್ಲು? (ಓಷಧಿ. 
೧೧೨). [ಕಾಡುಹಂಚಿ * ಹುಲ್ಲು (ಆ ಫುಲ್‌)] 
ಕಾಡುಹ (ನಾ). ಕಾಡುವಿಕೆ; ಕಾಟಿ; ನೀಡೆ: “ಅಭಿಯೋಗ, 
ಅಧಿಗ್ರಹ - ಇದಿರೆದ್ದು ಕಾಡುಹ ” (ನಾಚರಾ. ಕಿ.). (ಕಾಡ್ಕು * -ಹೃ) 
ಕಾಡುಹಂದಿ "ಕಾಡುಪಂದಿ' ನೋ. 
ಕಾಡುಹಂಬುತಾವರೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ, 
೭೦-೧೪೩೯). [ಕಾಡ್ಯು * ಹಂಬು * ತಾವರೆ] 
ಕಾಡುಹತ್ತಿ (ನಾ). ಅಡವಿಯ ಹತ್ತಿ; ಕಾಡಿನಲ್ಲಿ ಬೆಳೆವ ಹತ್ತಿ: 
4 ಭಾರದ್ವಾಜಿ, ವನ್ಮಾಸಾ - ಆಡನೀಹತ್ತೀಗಿಡ, ಕಾಡುಹತ್ತೀಗಿಡ, ಕಾಡು 
ಆರಳೇಗಿಡ ೫ (ಸಿದ್ಧಾಂತಿ. ೧೨೧). "ಕಾಟ್ಟಿಟ್ಲಿ? ಪರಾ. 
[ಕಾಡ್ಯು * ಹತ್ತಿ (ಆ. ಪಟಕ್ಕಿ)) 
ಕಾಡುಹರಟೆ (ನಾ). ಕೆಲಸಕ್ಕೆ ಬಾರದ ಮಾತು; ಗೊಡ್ಡುಹರಟಿ ; 
ಹಾಳುಹರಟಿ : ಬೇಸಗೆಯ ದಿನವೆಲ್ಲಾ ಅಲ್ಲಿ ಮರದ ನೆರಳಿನಲ್ಲಿ ಕೂತು 
ಹಳ್ಳಿಯ ಜನರ ವಿಷಯ ಕಾಡುಹರಟಿ (ಯೋಧಪು. ೭೭) ; ಕಾಡುಹರಟಿ 
ಹರಟುತ್ತ, ಗಂಡನ ಬದುಕನ್ನು ವೃರ್ಥಗೊಳಿಸುವವಳು ಯಜಮಾನಿಶಿ 
ಯಂತಿರುವ ಹೆಂಡತಿ (ರಾಮರಾ. ೨೦). [ಕಾಡ್ಯು + ಹರಟಿ] 
ಕಾಡುಹರಳು (ನಾ). ಒಂದು ಬಗೆಯ ಹೆರಳುಗಿಡ : ತುರುಕುಹರೆಳು, 
ಮರಹರಳು, ಕಾಡುಹರಳು (ಮೈಔಗಿ. ೪೭-೯೪೩). [ಕಾಡ್ಕು 4 ಹರಳು] 
ಕಾಡುಹಾಕುಕಾರೈ, ಕಾಡಹಾಕುಕಾರೆ (ನಾ). ಒಂದು ಬಗೆಯ 
ಸಸ್ಯ: ಕಾಡುಮೆಣಸಿನ ಗಿಡ, ಕಾಡುಹಾಕುಕಾರೆ (ಮೈಡಗಿ. ೭೫-೧೫೨೮). 
ಕಾಡಹಾಕುಕಾರೆ: (8). [ಕಾಡ್ಕು *- ಹಾಕುಕಾರೆ] 
ಕಾಡುಹಾಗಲ " ಕಾಡುವಾಗಲು' ನೋ. 
ಕಾಡುಹಾಗಲು "ಕಾಡುಹಾಗಲ' ನೋ. 
ಕಾಡುಹಾರಕಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಊದಲು, 
ಕಾಡುಹಾರಕಹುಲ್ಲು (ಮೈಣಗಿ. ೩೨-೬೨೧). 
[ಕಾಡು + ಹಾರಕ * ಹುಲ್ಲು (ಆ ಫುಲ್‌)] 


ಕಾಡುಹಿಪ್ಪೆ 


ಕಾಡುಹಿಪ್ಸೆ "ಕಾಡಿಪ್ಪೆ' ನೋ. 
ಕಾಡುಹೀರೆ 'ನಾ). ಕಾಡುಜಾತಿಯ ಹೀರೆ; ಕಹಿಹೀರೆ: “ಚೂರ್ಣ 
ಫಲಾ - ಕಾಡುಹೀರೆ ೫ (ಓಷಧಿ. ೫೮); ಕಾಡುಹೀರೆ, ಕಹಿಸೋರೆ, 
ನಾಗದಾಳಿಬಳ್ಳಿ (ಮೈಔಗಿ, ೫೧-೧೦೨೫). "ಕಾಟಕ್ವೀರೆ? ಪರಾ. 
[ಕಾಡು * ಹೀರೆ (ಆ ಪೀರೆ)) 
ಕಾಡುಹುರುಳಿ, ಕಾಡಹುರುಳಿ (ನಾ). ಒಂದು ಬಗೆಯ ಸಸ್ಯ: 
ಕಾಡುಹುರುಳಿ, ನಾಗತಗರೆ, ಟಿಲಿಗ್ರಾಫ್‌ ಗಿಡ (ಮೈಣಗಿ, ೩೦-೫೭೨) ; 
“ಛತ್ರ - ಭುಜಪತ್ರ, ಕಾಡುಹುರುಳಿ? (ಓಷಧಿ. ೫೮). ಕಾಡಹುರುಳಿ: 
“ಕಟುತಿಕ್ತಾ - ಕಾಡಹುರುಳಿ? (ಓಷಧಿ. ೨೩). 
[ಕಾಡ್ಕು * ಹುರುಳಿ] 
ಕಾಡುಹುಳಿಹೀರೆ, ಕಾಡಹುಳಿಹೀರೆ (ನಾ). ಒಂದು ಬಗೆಯ ಹೀರಿ: 
“ಕರ್ಕಟಶೃಂಗಿಕಾ- ಕಾಡುಹುಳಿಹೀರೆ? (ಓಸಧಿ. ೨೭). ಕಾಡಹುಳಿ 
ಹೀರೆ: *ಮನಶ್ಯಿಲಾ- ಮಣಿಶಿಲೆ, ಕಾಡಹುಳಿಹೀರೆ? (ಓಹಧಿ. ೧೧೯). 
[ಕಾಡ್ಕು* ಹುಳ್ಳಿ (ಆ ಪುಳಿ) * ಹೀರೆ (ಆ ಹೀರೆ)) 
ಕಾಡುಹುಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಶಂಕಪುಷ್ಪಬಳ್ಳಿ : (ಕ). 
[ಕಾಡ್ಯು + ಹುಳ್ಳಿ (ಆ ಪುಳ್ಳಿ) 
ಕಾಡುಹೂವರಸಿ (ನಾ). ಒಂದು ಬಗೆಯ ಮರೆ: (ಮೈಇಔಗಿ. 
೬೬-೧೩೪೭). [ಕಾಡ್ಮು *- ಹೂವರಸಿ (ಆ ಹೂವರಸೆ)] 
ಕಣಡುಹೆಸರು, ಕಾಡಹೆಸರು (ನಾ). ಹೆಸರುಕಾಳಿನಲ್ಲಿ ಒಂದು ಬಗೆ; 
ಅಡವಿಯ ಹೆಸರು: “ಮಕುಷ್ಟಳಃ, ಮಯಷ್ಟಕಃ, - ವನಮುದ್ಧಃ- ೩ 
ಕಾಡುಹೆಸರು ಕಾಳು? (ಸಿದ್ಧಾಂತಿ. ೨೬೯). ಕಾಡಹೆಸರು : “ಆರಣ್ಮ 
ಮುದ್ಧಃ - ಕಾಡಹೆಸರು” (ಓಷಧಿ. ೯). ಕಾಡಹೆಸರು, ಭದ್ರೆಮುಸ್ತೆ -... 
ಜೀರಿಗೆ ಇವಂ ಸಮಭಾಗ ಕಪಾಯವಿಕ್ಸಿ ಕೊಡಲು ಪೈತ್ಮಜ್ವರವು ಗುಣ 
ವಾಗುವುದು (ಸಕವೈ, ೮೦), [ಕಾಡ್ಕು * ಹೆಸರು (ಆ ಪೆಸಜ್‌)] 
ಕಾಡುಹೋರೆ (ನಾ). ಕಾಡಿನಲ್ಲಿ ಮಾಡುವ ಕೆಲಸ; ಒರಟಾದ 
ಕೆಲಸ: ನಾವು ನಮ್ಮ ಕಾಡುಹೋರೆಯನ್ನು ಬಿಟ್ಟು ಒಕ್ಕಲತನವನ್ನು 
ಕೈಕೊಂಡ ಹೊರ್ತು (ಮುಂಬಯು. ೬-೨೮೮). 
[ಕಾಡ್ಕು + ಹೋರೆ] 
ಕಾಡುಳ್ಳಿ (ನಾ). ಒಂದು ಬಗೆಯ ಈರುಳ್ಳಿ :*ಕೃಷ್ಣಗಂಧಾ- ಕಾಡುಳ್ಳಿ” 
(ಓಷಧಿ. ೩೯). [ಕಾಡ್ಕು-- ಉಳ್ಳ) 
ಕಾಡ್ಕೆ "ಕಾಟಿ' ನೋ. 
ಕಾಡ್ಕೆ (ನಾ). ಒಂದು ಬಗೆಯ ಪಕ್ಷಿ; ಲಾವಕ್ಕಿ: ಕಾಗೆ ಕನ್ನವಿಲು 
ಕಕ್ಕ ಕಾಡೆ ಪಾರಿವ ... ಹಸುಬಗಳನು ಸಾಳ್ವನಾಗಳಿರದೆ ಕೆಡಸಿದುದು 
(ಕುರಾಸಾಂ. ೨೭-೮೫). 
(ದೇ. ॥ ತಮಿ. ಕಾಡೈ; ಮಲ. ಕಾಡ; ತುಳು. ಕಂಡೆ) 
ಕಾಡೆ, (ನಾ). ಒಂದು ಬಗೆಯ ಸಸ್ಯ: “ನಿದ್ರಾಲುಃ - ಬದನೆ, ಕಾಡೆ, 
ಕಗ್ಗೊರೆಲೆ? (ಓಷಧಿ. ೮೬). (2) 
ಕಾಡೆ, (ನಾ). ದೇಟು; ನಾಳ; ಕಾಂಡ: (ಕಿ). (ಆ ಸಂ. ಕಾಂಡ] 
ಕಾಡ್ಕೆ ಕಾಢೆ (ನಾ). (ಔಷಧಿಗಾಗಿ ವನಸ್ಪತಿ ಮೊದಲಾದುವನ್ನು 
ಕುದಿಸಿ) ಅರ್ಕ ತೆಗೆದ ನೀರು; ಕಷಾಯ : ಅಫೀಮಿನ ಗುಳಿಗೆಗಳನ್ನು 
ಸೇವಿಸಿ ಕುಸುಂಬೆಯ ಕಾಡೆಯನ್ನು ಕುಡಿದು ಹುರುಪಾದರು (ಬೆಳದೀ.೨೪); 
ಕಪಾಟನಲ್ಲಿಯ ಸೋನಾಮುಖಿ ಸೊಪ್ಪಿನಿಂದ ಕಾಡೆ ಮಾಡಿಕೊಡಿರಿ 
(ಸ್ಮೃಕಿಚಿ. ೨೭೫). ಕಣಢ್ಲೆ: ನೀನು ತುಳಸೀ ಕಾಡೆ ಕುಡಿಯೋದಿಲ್ಲ? 
(ರಕ್ತಧ್ವ- ೧೬೯); ಅಲ್ಲ್ಯಾರು ನಿನಗ ನಿನ್ನ ಪಿತ್ತದ ಕಾಢೆ ಮಾಡಿ 
ಕೊಡವರು? ... ಮೊದಲ ಕಾಢೆ ಮಾಡಿ ತರಸ್ತೀನಿ (ಹೊಸಸಂ. ೧೨೨). 
[*- ಮರಾ. ಉಢಾ]) 


೧೭೦೨ 


3 


30 


40 


45 


ಕಾಡೊಡಮೆ 


ಕಾಡೆತ್ತು (ನಾ). ಅಡವಿಯ ಎತ್ತು; ಕಾಡಿನ ಗೂಳಿ: ಕಾಡೆತ್ತುಗಳು 
ಬೇಸಗೆ ಕಾಲದಿಂದ ಹಿಡಿದು... ಇವರ ಮೇಲೆ ಬೀಳುತ್ತಿರುತ್ತವೆ 
(ಪ್ರವಾಇ. 1, ೨೦). [ಕಾಡ್ಕು + ಎತ್ತು (ಆ ಎಟ್ರು)) 

ಕಾಡೆಮಗಾಮುಂಡ (ನಾ). ಒಬ್ಬಾತನ ಹೆಸರು: ಶ್ರೀ ಕೊಣ್ಬಲ 
ಗಾಮುಣ್ಣರ ಮಗಳನ್ನಾರಿಯರ್‌ ಕಾಡೆಮಗಾಮುಣ್ಣಜಕ್ಸಿ ಕೊಟ್ಟಿರ್‌ 
(ಎಕ. ೫, ಶ್ರೀನಿವಾ. ೨೫-೨ ; 950).  [ಕಾಡೆಮೃ * ಗಾಮುಂಡ] 

ಕಾಡೆಮ್ಮೆ "ಕಾಜಿರ್ಮೆ? ನೋ. 

ಕಾಡೆಮ್ಮೆವೋರಿ (ನಾ). ಕಾಡುಕೋಣ: ಒಂದೊಂದೆಡೆಯೊಳರ್ಚಿಸಿದೆ 
ಕಾಡೆಮ್ಮೆವೋರಿಗಳ ಕಣ್ಗಳಂತಿರ್ದ ರಕ್ತೋತ್ಸಲಂಗಳುಮಂ (ಕಾದಂಉ. 
೨೬೯). [ಕಾಡ್ಯು * ಎಮ್ಮೆವೋರಿ (ಆ ಎರ್ಮೆವೋರಿ)) 

ಕಣಡೆರಳೆ (ನಾ). ಕಾಡುಜಿಂಕೆ: ವಾಜಿಯನಿಳಿದನುವಾದ ಕಾಡೆರಳೆಯ 
ಕಾಂತನಂತೆ (ನೋಹತ. ೧೯-೩೧). 

[ಕಾಡ್ಕು + ಎರಳೆ (ಆ ಎರಲೆ)] 

ಕಾಡೆರ್ಮೆ, ಕಾಡೆಮ್ಮೆ. (ನಾ). ಕಾಡಿನ ಎಮ್ಮೆ: ವನಲಕ್ಷ್ಮಿಯ 
ಗೋಮಂಡಲದಂತಿರ್ದ ಕಡವಿನ ಇಾಡೆಮ್ಮೆ೯ಣ ಯ ಪಿಂಡುಗಳಿಂದಂ 
(ಪಂಪಧಾ. ೭-೨೯ ವ); ಪಟ್ಟರ್ದವು... ಮೆಲ್ಕೊತ್ತುತ್ತೆ ಕಾಡೆರ್ಮೈೆ 
ಗಳ್‌ (ಜಗವಿ. ೪-೨೫); ಕೋಡೆಕೊಂಡುವು ಮಿಕ್ಕ ನಿಜಿವುತುಂ ಕಾಡೆರ್ಮ್ಮೆ 
(ಆನಂಘು. ೯-೧೬ ರಗಳೆ). ಕಾಡೆಮ್ಮೆ: ತಡಂಮೆಟ್ಟಿ ಪರಿನ ಕಡವಿನ 
ಕಾಡೆಮ್ಮೆಯ ಮರೆಯ ಪಿಂಡುಗಳುಮಂ (ಪಂಪಭಾ. ೫-೪೮ ವ); 
ದಾಯಾದನಂತೆ ಮಲೆವ ಕಾಡೆಮ್ಮೆಗಳಿಂ (ಧರ್ಮಾಮೃ. ೧೩-೧೦೦) ; 
ಕಾಡೆಮ್ಮೆಯ ಕೋಡು ವರಹದಂತಿಯ ದಾಜೆ ... ಭೇರುಂಡನ ರೂಢ 
ಪೆರ್ಗಜಕಿಯಿತ್ತರೊಲಿದು (ಮೋಹತ. ೧೯-೭೪) ; ಮೊಲ ಹುಲ್ಲೆ ಕಾಡೆಮ್ಮೆ 
ಚಮರಿಗಳ್ನೊದಲಾದ ಪಲವು ಮೃಗಜಾತಿಯಂ (ಜೈಮಿಭಾ, ೨೮-೫೨). 

[ಕಾಡ್ಕು * ಎರ್ಮೆ] 
ಕಾಡೆಹಕ್ಕಿ (ನಾ).- ಕಾಡ್ಕೆ : “ವಾರ್ತಿಕಃ - ಕಾಡೆಹಳ್ಳಿ? (ಓಷಧಿ. ೧೫೦). 
[ಕಾಡೆ * ಹಳ್ಳಿ (ಆ ಪಕ್ಕಿ,)] 

ಕಾಡೆಳ್‌, ಕಾಡುಎಳ್ಳು, ಕಾಡೆಳ್ಳು (ನಾ). ಎಳ್ಳಿನಲ್ಲಿ ಒಂದು ಬಗೆ: 
ಸೂಳೆಯುಂ ಸಜ್ಜನಮುಂ ಕಾಡೆಳ್ಳುಮೂರೆಳ್ಳುಮೆಂತು ಲೋಕ 
ದೊಳೊಳವು . . . ಅಂತು ತಿರುಕರು ಸಿರಿವಂತರುಮೊಳರ್‌ ( ಧರ್ಮಾಮೃ. 
೯-೬೮). ಕಾಡುಎಳ್ಳು : (ಮೈಣಗಿ. ೬೯-೧೪೧೩). ಕಾಡೆಳ್ಳು: “ಜತ್ತಿಳ 
ಮೆಂಬುದು ಕಾಡೆಳ್ಳು ?.(ಹಲಾಯು. ೯೫-೪೨೯). (ಕಾಡ್ಕು + ಎಳ್‌] 

ಕಾಡೆಳ್ಳು "ಕಾಡೆಳ್‌' ನೋ. 

ಕಾಡೆಯುಕು (ನಾ). (?): ನೊಕ್ಕಿ ಊರೊಳೆ ಆಗ್ಗಡಿ ಕಳೊಸಕೊಟ್ಟ 
ನೆಲ ತೆನೆನ್ನಕ ಕಾಡೆಜುಕು ಸಾಕ್ಷಿ ಕೂಡಲೂರ್‌ ಫೊಜ್ಜುಲರು ಎಳ್ಳಡಿಯರು 
ಬದಿರಿಯರುವರ್‌ (ಮೈಆರಿ. ೧೯೪೧೬, ೧೩-೮ ; 726). [2] 

ಕಾಡೇಗೊಡೆ (ಹಾ). ಕಾಡೆ ತುಂಬಿದ ಗೂಡೆ, ಕುಕ್ಕೆ (?) : ಕಣ್ಮಾ 
ಮುಚ್ಚೆ ಕಾಡೇಗೂಡೆ ಉದ್ದಿನ ಮೂಟಿ ಉರುಳೇಹೋಯ್ತು ನಮರ್‌ಹಕ್ಕಿ 
ಬಿಟ್ನೋ ಬಿಟ್ಟಿ (ಹುಟ್ಟಹ. ೧೨೬). [ಕಾಡೆ? + ಗೂಡೆ?) 

ಕಾಡೇಲು (ನಾ). ಒಂದು ಸ್ಥಳದ ಹೆಸರು: ಸಾಲತ್ತ ಕಾಡೇಟನ 
ಪೇರೊಲಕ್ವಿಎ ಪಗನ್ತೆವಳ್ಳಮೆ ಗೋಸನ್ತನೆ ಕೊಂಡಿನ್ದೆಗೆಜ್‌ (ಎಕ. 1೪, 
ಎಡತೊ. ೬೦-೭೫ ; 890). [?] 

ಕಾಡೊಡಮೆ (ನಾ). ಕಾಡಿನ ಸಂಪತ್ತು: ಕಾಡೊಡಮೆ ವೇಳೆ ಸಲೆ 
ಕೆಯ್ದೂಡಿದುದೆನೆ ನೆಲದೊಳಿರ್ದ ನೆಲ್ಲಿಯ ಕಾಯುಂ ನೋಡ ನೆಲ 
ಮುಟ್ಟಿ ಲಲಕ್ತ್ಮಿಯೊಳಾಡುವೊಡೀ ದೆವಸಮಲ್ಲೆ ಬೇಂಟಿಯ ದೆವಸಂ 
(ಸಂಪಭಾ. ೫-೪೦), ಕಾಡಿನ ವಸ್ತು” (ಪಂಪದೀ. ೧೯೩). 

[ಕಾಡ್ಕು + ಒಡಮೆ] 


ಕಾಡೊಡೆತನ 


ಕಾಡೊಡೆತನ (ನಾ). ಕಾಡಿನ ಒಡೆತನ : ಪಡೆಯೆ ಕಾಡೊಡೆತನವನೆಂಬ 

ನುಡಿಯರಳಿ ಸಿಡಿಯೆ ನಾಲಗೆಯಿಂದ (ಕಾಲೂರ. ೧೭೦-೩೭೯). 
[ಕಾಡು + ಒಡೆತನ] 

ಕಾಡೊಡೆಯ (ನಾ). ೧. ಕಾಡಿನ ದೊರೆ. ೨, ಬೇಡರ ಅರಸು: 
ಬಂದರನೇಕರ್ಬಳಿಸಂದು ಕಾಡೂಡೆಯನಂ ಕಾಂತಾರದೊಳ್‌ ಲುಬ್ಬಕ೦ 
(ಕಾದಂಪೂ. ೧೬೯) ; ಕಾಡೊಡೆಯನಂ ಜಡಿದು ನುಡಿದಂತುಂ ಸಾವೆನಲ್ಲದೆ 
ಕಾವುದಂ ಮಾಣಿನಾಂ ವ್ರತಮನೆಂಬುದುಂ (ವರ್ಧಪು. ೧೬-೬೦ ವ); 
ಅಡವಿಗಳೊಳ್‌ ಕಾಡೊಡೆಯರಂತೆ ಬಿರೆಯಿಗಳೆಂಬ ಮಿಗಂಗಳಂ 
ಬೇಂಟಿಯನಾಡಿಯುಂ (ಕಬ್ಬಿಕಾ. ೧೨೫) ಗ[ಕಾಡ್ಕು + ಒಡೆಯ,] 

ಕಾಡೊಳ್ಳು (ನಾ). ಕಾಡಿನ ಒಳ್ಳು; ಅರಣ್ಯ ಸೌಂದರ್ಯ : ಸೆರಪಿನಿಂ 
ಬೀಳ್ಳು ನ ಕಾಡೊಳ್ಬನುಂಡಂ an ೬೦೨೯೯). [ಕಾಡ್ಮು+* ಒಳ್ಳು] 


ಕಾಡೋಜೆ (ನಾ). ಒರಟುರೀತಿ; ಅನಾಗರಿಕವಾದ ಕ್ರಮ: ರಾಜಸಭಿ | 


ಯಲಿ ಕುಹಕರಂ ಕೂಡಿಕೊಂಡೆಮ್ಮ ಜೂಜಿನೊಳ್‌ ಸೋಲಿಸಿವಸುಂಧರೆಯ 
ಕೊಂಡು ಕಾಡೋಜ|[ಜೆಸ ಯನ್ನೆನದರಸಿಯಂನೆಳಸಿ ವಸನಂಗಳಂ ಸುಲಿಸಿ 
(ತುರಂಗ. ೭೬-೪). [ಕಾಡ್ನು * ಓಜೈ) 

ಕಾಡ್ಕೋಣ "ಕಾಜ್ಗೋಣ' ನೋ. 

ಕಾಡ್ಗಿ ಚ್ಚು 'ಕಾಡುಕಿಚ್ಚು, ಕಾಡುಗಿಚ್ಚು(ನಾ).ಕಾಡಿನ ಬೆಂಕಿ; ದಾವಾ 
ನಲು ನಮ್ಮ ನು ಬಟ್ಟ 1 ಬಿಯಲೊಳಗಿರಿಸದೆ ಹೊಗಗುಟ್ಟದೈ ಉಡ್ಗಿ[ಪಾಠಾಂ. 
ಳ್ಗಿ]ಚ್ಚೈನಲಿ (ತೊರರಾ. ೨-೩-೫೭); ನೋಡುತಲಿ ಕಾಡ್ಗಿ ಚ್ಚಿನಧಟವ 
ರೂಢಿಗೊಡೆಯಾ ಸತಿಯೊಳೊರೆದನು (ಹಮಡ. ೬೬). ಕಾಡುಕಿಚ್ಚು : 


*ದವಃ, ದಾವ - ೨ ಕಾಡು, ಕಾಡುಕಿಚ್ಚು'' (ಸಿದ್ಧಾಂತಿ. ಬ 


ಕಾಡುಗಿಚ್ಚು: ಕಾಡುಗಿಚ್ಚಿ ದರೆ ಅಡವಿಯೆ (ನ: ೨೧೪-೯೬೬); 
ಕಾಳಕೂಟವೊ ಕಾಡು [ಪಾಕಾಂ ಳ]ಗಿಚ್ಚೋ ಕಾಲನೋ ಯಿದಕಂಜ 
ಲೇತಕೆ (ಬಸಪು. ೫೬-೨೬). "ಕಾಟಖ್ಯರ್ಚು? ಪರಾ. (ಕಾಡ್ಕು* ಕಿಚ್ಚು] 
ಕಾಡ್ಲೋಣ, ಕಾಡುಕೋಣ, ಕಾಡ್ಕೋಣ (ನಾ). ಅಡವಿಯ 
ಕೋಣ; ವನ ಮಹಿಷ: ಸೊಕ್ಕಿದೆಕ್ಕಲ ಕಾಡಾನೆ ಮಲೆ ಕಾಡೋ 
ಡ್ಯೋ)]ಜನಾಡುಂಬೊಲನ (ತೊರರಾ. ೩-೩-೫); ಕರಿ 
ಕಾಡ್ಕೋಣ ಜಂಬುಕ ಕಾನನಮೊಪ್ಪಿದುದು (ಜೀವಂಸಾಂ. ೨೦-೫); 
ಕರಿಯ ಕಾಡ್ಲೋಣಗಳು ಸಾರಗ ಉರಗ ಕಡವೆಗಳು (ಹಮಚ, ೬೪). 
ಕಾಡುಕೋಣ : “ಲುಲಾಯಃ, ಮಹಿಷಃ, ವಾಹದ್ವಿಷತ್‌, ಕಾಸರಃ, 
ಸೈರಿಭ, ೫ ಕಾಡುಕೋಣದ ಹೆಸರುಗಳು” (ಸಿದ್ಧಾಂತಿ. ೧೩೪). 
ಕಾಡ್ಕೋಣ: ಅಬ್ಬರದ ಹುಲಿ ಹರ್ಯಕ್ಷಕುಲ ಮಲೆತೀಟಿವ ಕಾಡ್ಕೋಣ 
(ತೊರರಾ. ೬-೧೯-೧೭). "ಕಾಟಸ್ಕೋಣ' ಪರಾ. [ಕಾಡ್ಕು + ಕೋಣ] 
ಕಾಡ್ಜಳ್ಳಿ (ನಾ). ಕಾಡುಹಳ್ಳಿ; ಕುಗ್ರಾಮ: *ಂಡ್ದಳ್ಳಿಗೌಡ 
ತಾನರಸಾಗಲಿಲ್ಲ (ಪುರಂದ. ೨-೫೬-೧). [ಕಾಡ್ಕು*- ಹಳ್ಳಿ (ಆ ಸಳ್ಳಿ)] 
ಕಾಢೆ "ಕಾಡ್ಮೆ' ನೋ. 
ಕಾಣ್‌, ಕಾಣು (ಕ್ರಿ). ಕಂಡ್ಕ (ಭೂತಕೃ); ಕಂಡು (ಭೂತನ್ಯೂ); 
ಕಾಂಬ, ಕಾಣ, ಕಾಬ್ಕ (ಭ ವಿಕೃ). ೧. ನೋಡು; ಈಕ್ಷಿಸು : 
*ಕಾಣ್‌-ದರ್ಶನೇಗ (ಶಮಧಾ); ಧನಮಾನ್‌ ಕಂಡು (ಎಇ. 111, ೩೬೦-೫; 
740) ; ಕಾಣನೇಗೆಯ್ದುಂ ತನ್ನ ದೋಸಮಂ ಕಣಣದಂತೆಂದುಂ ಕಣ್ಮಳ್‌ 
ತಮ್ಮ ಕಾಡಿಗೆಯಂ (ಕಎರಾ. ೧-೪೫); ಅದೇಂ ಮರುಳಾದನೊ ಬಡಿ 
ಗಂಡನಿಲ್ಲ ಪಾಲನೆ ಕಂಡಂ (ಪಂಪಭಾ. ೭-೧೯) ; -ಪೆಣನಂ ಕಂಡ ಪಂದೆ 
ಯಂತೆ ಕಣ್ಮಂ ಮುಚ್ಚುತ್ತುಂ (ಧರ್ಮಾಮೃ. ೧.೪೪); ಘನವ ಕಾಣಲೀ 
ಯದು ದುಃಖ (ಮಹಾದೇ. ೨೪) ; ಹಗೆಯಾಳಿ ಮುಜಃದುದ ಕಾಬೆನೆಸು 
ಗೆಯೆ ಕಾಣೆ ನಾನು (ಕುವ್ಯಾಕ. ೧೦-೨೪); ಆಯುಷ್ಮಿಕಾನಂದವನು 
ಕಾಂಬ ಮಧುರಭಾವವ ಬೆಳಸಿ ಸುತ್ತ (ನಡೆದಾ. 


[ಪಾಠಾಂ. 


1, ೪೫೦). 


೧೭೦೩ 


0 


ಕಾಣ್‌ 


ಭೇಟಿಯಾಗು; ಸಂದರ್ಶಿಸು: ತನ್ನ ಪೊಟಲ್ಲೆವಮೋಗಿ ತಾಯುಂ 
ತಂದೆಯುಮಂ ಕಂಡು (ವಡ್ಡಾ ರಾ. ೭೪-೧೮) ; ಏ ಪಡೆಮಾತೊ ಬಂದು 
ಕಾಣ್‌ ಕಂಡೊಡೆ ಪಥ್ಯ ಮಪಥ್ಯಮೀ ಕನಿಷ್ಕಾಚರಣಂ (ಶಾಂತಿಪು. ೩-೮೯); 
ದೇವರುಮಾ ಸಂಜೀವಕಂ ಬಂದು - ಕಾಣಲೊಡಂ ಪರಮ ಮಿತ್ರನಂ 
ಕಂಡಂತೆ ಸಂಭ_ಿಮವೆರಸು (ಪಂಚತಂ. ೫೫-೧೬); ಸೌಬಲರಾದಿ ಯಾದ 
ವರವನಿಪಾಲನ ಕಂಡರಂದೇಕಾಂತಭವನದಲಿ (ಕುವ್ಯಾ ಭೀ. ೧-೨). 
೩. ಎಣಿಸು ; ಭಾವಿಸು; ತಿಳಿದುಕೊ; ಅರಿತುಕೊ : ಮಗಂ ಕುರು 
ಡಾದುದಂ ಕಂಡು (ವಡ್ಡಾ ರಾ.೭೫-೨೧); ಪುನಿ ಕಾಣ ಡಂಬಮಿದು ಖೇಚರ 
ನೀನಿದನೆಂತು ನಂಬಿದೋ (ಆದಿು. ೨-೮); ಕಂಡ ಕಜ್ಜಮಂ ದೇವರ್ಗ 
ಆಯೆ ಬಿನ್ನಪಂಗೆಯ್ದೆನ್‌ (ಪಂಚತಂ. ೯೪-೧೩); ಕೆಲವಂ ಮಾಳ್ಪವ 
ರಿಂದೆ ಕಂಡು (ಸೋಮೇಶ. ೨) ; ತಂದೆ ತನ್ನೊಡವುಟ್ಟ ದಾತನುಯೆಂದು 
ಕಾಂಬುದೆ ಧರ್ಮಮಾರ್ಗವು (ಕೌಶಿರಾ. ೩೬-೬೨) ; ಕೊಳ್ಳ ಇಲ್ಲದಿರಲು 
ಬಹು ದುಃಖ ಕಾಣಕ್ಕ (ಪುರಂದ. ೨-೪೮-೩). ೪. ಹೊಂದು; ಪಡೆ: 
ಅನಿಬರ್‌ ತಾಂ ಮಾನ್ಯನೆಂದೆನ್ನದಾ ಮನುಜಂ ಸದ್ಗೆತಿ ಕಾಣನೈ 
(ಸೋಮೇಶ. ೫೦); ಸತ್ತು ಕಾಣ್ಬ ಸಗ್ಗದಿಂದಿರ್ದು ಕಾಣ್ಬ ನರಕಮೆ 
ಲೇಸೆಂಬ ನಾಟ್ನ್ನುಡಿಯುಮುಂಟು (ಜಗವಿ. ೪-೩೯ ವ). ೫. ತೋರು; 
ಕಣ್ಣಿಗೆ ಬೀಳು; ಗೋಚರಿಸು : ಇಲ್ಲಿ ಪೋದಂ ವಿಕ್ರಾಂತತುಂಗಂ 
ಗಡಮದನಜಕಿಯಲ್ಯಾಗದಿನ್ನೆಲ್ಲಿ ಕಾಣ್ಬಂ (ಪಂಪಭಾ. ೪-೩೦); ಅವನಿಗೆ 
ಪಾಂಡವರು ಕಂಡರು (ವಚಭಾ. ೩೬). ಕಾಣು: ೧. ಚಿಲಿಮಿಲಿ 
ಯೆಂದೋದುವ ಗಿಳಿ ಗಳಿರಾ, ನೀವು ಕಾಣಿರೇ (ಮಹಾದೇ. ೭೨). 
೩. ನಿನ್ನನ್ನು ನನ್ನ ತಮ್ಮನಂತೆ ಕಾಣಲೇನು (ಮನೆಬೆ. ೨). ೪. ಹುಚ್ಚ 
ಹೊಟ್ಟಿಗೆ ಕಾಣದೆ ಎತ್ತಲೆಂದಜಕಿಯದೆ ಮರ್ತೃದೊಳಗಿರ್ದಡೆ ನಿಶ್ಚಯದ 
ವಿರಕ್ತನೆ (ಮೋಳಿಮಾ. ೨೩-೯೦) ; ಹರಣಪುಳಿವೊಡೆ ಕಾಣ ಲಹುದಖಳವಾ 
(ನವಮೋ. ೮-೨೩). ೫. ಪೆಣ್ಣುಪೆಣ್ಣೆಂದೇತಕೆ ಬೀಳುಗಳಿವರು ಕಣ್ಣು 
ಕಾಣದ ಗಾವಿಲರು (ಹದಿಬ. ೫-೭); ಈ ಕುರುಡ ಪ್ರಾಣಿಗೆ ಏನೂ ಕಾಣುವು 
ದಿಲ್ಲ (ಮುಂಬಯಿ. ೩-೨೦) ; ಕಂಡದ್ದು ಹೇಳಿದರೆ ಕೆಂಡದಂಥಾ ಕೋಪ 
(ಗಾದೆ). 

ಕಂಡಾ, ಕಂಡೆಯ, ಕಂಡೆಯಾ, ಕಂಡ್ಯ, ಕಂಡ್ಕಾ- ತಿಳಿದು 
ಕೊಂಡೆಯಾ; ಅರಿತುಕೊಂಡೆಯಾ : ಅನುಪಮವಸಾಧ್ಮವಭೇದ್ಮ 
ಸೌರಾಷ್ಟ್ರಸೋಮೇಶ್ವರೆ ಲಿಂಗವದೆ ಕಂಡಾ (ಆದವ. ೨); ಮನಂ ಬೆದಜಕೆ 
ಪೊಡವಟ್ಟನಂ ಬೇಗ ಶೀಘ್ರಂ ಕೊಂಡು ಬಾ ಕಂಡ ಎಲೆ ಪುಣ್ಯವೇ 
ಕವಿಳಾಸಕೆ (ಎಇ. 20111, ೧೯೪-೧೬; 1265) ; ಕನ್ನಡದೊಳಗೊಂದು 
ಕಥೆಯ ಪೇಳುವೆನದು ನಿನ್ನಾಜ್ಞಿ ಕಂಡಾ ನನ್ನೊಡೆಯ (ಭರಚ. ೧-೫); 
ನಿನ್ನಂಥಿ)ರಾಜೀವಮಂ ನೆನೆಯ ಮುಕ್ತಿ ಯನೆಯ್ದು ವರ ಕಂಡ್ಯ ನಿನಗ 
ದೆಲ್ಲಿಯ ಪಾತಕಂ (ವೀಕೈಪು. ೨-೩-೫೫); ಚಿತ್ತೇ ಸಾಕ್ಪಾಧೀಶನು ಕಂ 
ಮತ್ತಾಯೀಶನೆ ಭೀಮನು ಕಂಡ್ಕಾ (ಪರಗೀ. ೬-೧). ಕಂಡವರು ಎ 
೧. ಕಣ್ಣಿಗೆ ಬಿದ್ದವರು; ಸಿಕ್ಕ ಸಿಕ್ಕವರು. ೨. ಇತರರು; ಪರರು: 
ಕಂಡವರ ಮಕ್ಕಳನ್ನು ಬಾವೀಲಿ ದೂಡಿ ಅಳನೋಡಿದ ಹಾಗೆ (ಗಾದೆ); 
ಕಂಡವರ ಕಾಲು ಹಿಡಿದರೂ ಗಂಡನ ಮನೆಗೆ ಹೋಗೋದು ತಪ್ಪದು 
(ಗಾಜಿ). ೩. ನೋಡಿದವರು. ಕಂಡಕಂಡ (ದ್ವಿರುಕ್ತಿ) : ಚೆಲ್ವ ಶಿಶು 
ಬೀದಿಯೊಳ್‌ ಬಂದು ದೇಸಿಗನಾಗಿ ನಿಲ್ವಿನಂ ಕಂಡಕಂಡಬಲೆಯರ್‌ ಕರೆ 
ಕರೆದು (ಜೈವಿಭಾ. ೨೮-೨೦). ಕಂಡೆಗೊಳ್‌ - ಕಾಣು; ನೋಡು : 
ಆವನನೆಗಾವ ಬಿರಿಮುಗುಳ್ಳಾನಲರ್ಗವಚತ್ತರುಂತನೆಲ್ಲಂ ತವೆ ಪುಷ್ಪಾವ 
ಚಯದಿಂ ತಳಿಗಳ ಕಾವಣದೊಳ್‌ ಕಂಡೆಗೊಳ್ವನಂದಿನ ದಿವಸಂ 
(ಶಾಂತಿಷು. ೯-೭೭). ಕಾಣಬರು - ೧. ಕಾಣುವುದಕ್ಕೆ ಸಾಧ್ಯವಾಗು : 
ಕಾಣಬಾರದ ಬಯಲಿಂಗೆ ಮನೆಯ ಕಟ್ಟ (ಳೋಲಶಾಂ. ೨೩-೧೬). 


ಕಾಣ, 


೨. ಗೋಚರಿಸು; ಪ್ರಕಟವಾಗು: ಈತನನಿತಿನಿತೆಂದು ಯೋಚನೆ | 
ಗೇತಜಲಿ ತಾವಿಲ್ಲ ಸತ್ವಗುಣಾತಿಶಯವೇ ಕಾಣಬಂದಿಹುದು (ತೊರರಾ. 
೧-೮-೧೫) ; ಆಧಿಕ ಸುಜಾಣರ ಜ್ಲ್ಞಾನಲೋಚನಕೆ ಕಾಣಬರ್ಪಂತೆ 
ಕನ್ನಡ ವಾಕ್ಮದೆ ನೆರೆಜಾಣ ಸತ್ಕೃತಿಯ ವಿಸ್ತರಿಸು (ಮೋಹತ. ೩-೧). 
೩. ಗೊತ್ತಾಗು ; ಚೆನ್ನಾಗಿ ತಿಳಿದುಬರು : ಒಂದರಗಳಿಗೆ ನೋಡಿದ 
ಮಾತ್ರದಿ ಕಾಣಬಂದುದಾ ವಿದ್ಯೆ ಕಂತುವಿಗೆ (ನೊ ಹತ. ೧೧-೬೧); | 
*ಶುದ್ಧಾಂತ - ಎಲ್ಲರಿಗೂ ಕಾಣಬಾರದೇಯಿರುವ ಅರಸಿನ ಅಂತಃಪುರ” ' 
(ಸಿದ್ಧಾ 9ಕಿ. ೩೩). ಕಾಣಗೊಡಿಸು - ೧. ಕಾಣುವಂತೆ ಮಾಡು 
೨. ಕಾಣುವ ಶಕ್ತಿಯನ್ನು ಒದಗಿಸು: ಕುರುಡರಿಗೆ ಕಾಣಗೊಡಿಸು 
ವುದೇ ಮೊದಲಾದ ಪವಾಡಗಳ ನ್ನು ಮೆರೆಸುತ್ತ (ಗೊಲ್ಲೊ ಥಾ. IV, 
ಮುನ್ನುಡಿ). ಕಾಣಗೊಡು - ಕಾಣುವುದಕ್ಕೆ ಅವಕಾಶ ಕೊಡು; 
ತೋರಗೊಡು ; ತೋರಿಸು. 
[ಡೇ | ತಮಿ. ಕಾಣ”; ಮಲ. 
ತೆಲು. ಕನು, ಕಾನು) 
ಕಾಣ, (ನಾ). ಒಂದು ಬಗೆಯ ಧಾನ್ಯ (?) : ಉಪ್ಪು ತುಪ್ಪ ಕಾಣಂ 
ರೆಸಂ ವಜ್ಜನಿಯುಂ ಎಣ್ಬತ್ತ ಸಲ್ಪರ ಕಯ್ಯಲ್‌ ಮಲ್ಲಿಗ ಗಾದಯ್ಕ[0] 
ಮಲ್ಲಿಗೇಶ್ವರಕ್ಕೆ ಕೊಣ್ತುಬಿಟ್ಟಿ (ಇಆ. 211, ೨೫೬-೧೬; 971). [?] 
ಕಾಣ "ಖಾಣ' ನೋ. 
ಕಾಣ್ಕ (ನಾ). ೧. ಒಂದೇ ಕಣ್ಣುಉಳ್ಳ ವನು; ಒಕ್ಕಣ್ಣ. 
೨.:ಕುರುಡ : ದಶ ಇಂದ್ರಿಯಂಗಳಿಗೆ ವಶವಾಗದಿರು . . . ದಿಶೆಯಜರಿತು 
ಕಾಣನಾಗದಿರು (ಪ್ರಸಕೀ. ೪೮-೧೦). ೩. (ಕವಡೆಯಂತೆ) ತೂತು 
ಬಿದ್ದುದು ಅಥವಾ ಒಡೆದದ್ದು. ೪. ಕಾಗೆ. `[ಸಂ.] 
ಕಣಣ್ಮ (ನಾ). (ಕರಾ). ಒತ್ತೆ; ಈಡು; ಅಡವು. [2] 
ಕಾಣಬತ್ತೆ (ನಾ). (ಕರಾ) ಒತ್ತೆಯಲ್ಲಿ ಒಂದು ವಿಧ; ತೋರುತ್ತೆ, 
(ಉಕ). [ಆ ಕಾಣ್‌ + ಒತ್ತೆ] 
ಕಾಣಕರಸೂನು (ನಾ). ಶಿಲ್ಪ ಕೆಲಸದವನು (?): ಬಡಗಿಯು, 
ಆಕ್ಕಸಾಲಿಯ್ಕು ಧ್ವಜಕಾರನು, ಕಾಣಕರಸೂನು ಇವರೆಲ್ಲಾ ದಿವಾಕೀರ್ತಿ 
ಸಮರು (ಶುಕಸ. ೨೩). [?) 
ಕಾಜಭುಜ (ನಾ). ಕಣಾದ ಪಕ್ಷದವನು ; ವೈಶೇಹಿಕ ಪಂಥದ 
ಅನುಯಾಯಿ; ತಾರ್ಕಿಕ: ಯುಕ್ತಿಯ ನುಡುಗಿ... ಕಾಣಭುಜರ್ಕ 
ಳೆಂತು ತುಟಿ ಮಿಸುಕುವರು (ರಾಘಚ. ೧೪-೩೧). [Aಂ.] 
ಕಾಣಯ (ನಾ). ದೊಣ್ಣೆ; ಬಡಿಗೆ: ವೈದಿಕರಾ ಸ್ವಾನನ ಕರದಲಿ 
ಕಾಣಯವಿಡಿದು ಭರದಿ ಬಡಿಯಲವನಿಯ ಮೇಲೆ ಬಿದ್ದು ಹರಣ ಮಳಿವು 
[ಆ ಕಣೆಯ್ಯ) | 


ಕಾಣು. ಕೊಡ. ಕಾಣ್‌; 


ತಿರಲು (ಜೀವಂಸಾಂ. ೧೨-೭). 
ಕಾಣಾಂಚಿ "ಕಾಣಾಚಿ' ನೋ. 
ಕಾಣಾಚಿ, ಕಾಣಾಂಚಿ, ಕಾಣಿಯಾಚಿ, ಕಾಳಾಂಚಿ, ಕಾಳಾಂಜಿ, (ನಾ). 

ವಂಶಪರಂಪರೆಯಿಂದ ಬಂದು ಸ್ವಾನುಭೋಗದಲ್ಲಿರುವ ಆಸ್ತಿ; 

ನಿತ್ರಾರ್ಜಿತ ಆಸ್ತಿ; ಹಕ್ಕುದಾರಿ ಜವಿನಾನು: ವಿನಿಯೋಗದಬ್ರಾಹ್ಮಣ 
ರಿಗೆ ಸರ್ವಮಾನ್ಯವಾಗಿ ಕಾಣಾಚಿಯಾಗಿ ಕೊಟ್ಟ ಕ್ಷೇತ್ರ ಸ್ವಾಸ್ತೆಗಳು 


೧೭೦೪ 


3 


20 


25 


95 


(ಸೌಇಇ. 1V, ೨೫೫-೨೬; 1513); ದೇವತಾ ಪೂಜೆಯ ಮಾಡಿದವನ 40 


ವೊಡವೆ ಆತಗೆ ಕಾಣಾಚಿ ಸಲದು ಎಂದು ಸೊಡಂಬಟ್ಟು ಬರಸಿದ ಶಿಲಾ | 
ಶಾಸನ (ಸೌಇಇ. 1-1, ೬೪೮-೨೦; 1552); ನಂಮ್ಮಳಾಣಾಚಿ ಸೀಮೆ! 
ಕೆಳದಿ ಸೀಮೆಯೊಳಗಣ ಕಲಿಸೆಯ ಪೇಕೆಯ (ಮೈಆರಿ. ೧೯೩೦-೬೦-೧೧; | 
1573). ಕಾಣಾಂಚಿ: ಯೀ ಮಾನ್ಕವನು ನೀನು ಉಾಣಾಂಚ | 
ಯಾಗಿ ಅನುಭವಿಸಲುಳವನು (ಎಕ. 211, ಪಾವುಗ. ೩೮-೧೨; 1560); 

( 

I 


ಕಾಣಾಂಚಿಯಾಗಿ ಪಾಲಿಪಲ್ಲಿ (ಎಳ. 211, ತಿರುಮ.೬೨-೪೪; 1622). 


45 


ಕಾಣಿಕಾಲ 


ಕಾಣಿಯಾಚಿ : ಪರರುವ ಬಂದಿಸಿ ಬೇಡುನೆಂಗೆ ಧನದ ಒಲವರವಿಲ್ಲ 
ಪ್ರಾಣತ್ಯಾಗಿಗೆ ಕಾಣಿಯಾಚಿಯ ಕೇಣಸರನಿಲ್ಲ (ಮನುಗುಂ. ೬೦); ಅನತ 
ಪಗಳಿಗೆ ಕಾಣಿಯಾಚಿ ಕೊಟದು (ಸಾಇಎ. ಪುಂಗನೂ. ೧೫೬-೪ ; 1419); 
ನಂಬಿಗಳು ಅಪಚಿ ಅನತಪಗಳಿಗೆ ಕಾಣಿಯಾಚಿಯಾಗಿ ಕೊಟದು 
(ಎಕ. ೫, ಮುಳಬಾ. ೧೭೨-೪; 1496). ಕಾಳಾಂಚಿ: ಕೊಂಗುರ 
ಗಣಚಾರಿಗಳಿಗೆ ಕೊಟಿ ದತ ಕಾಳಾಂಚಿಯಾಗಿ ಕೊಟ ಕೊಡಗೆಯ 
ಗ್ರಾಮಗಳಾ (ಮೈಆರಿ. ೧೯೩೦, ೩೦-೯; 1562); ನಂಮ ಕಾಳಾಂಚಿಗೆ 
ಸಲುವ ಬರೂರ ಸೀಮೆಯೊಳೆಗಣ ಚಿಕ್ಕ ಜಂಬಾನಿಲೂ (ಮೈಆರಿ. ೧೯೩೦, 
೫೬-೧೩ ; 1597). ಕಾಳಾಂಜಿ, : ಮಬ್ಲಪ್ಪಗೆ ಕಾಳಾಂಜಿಯಾಗಿ ಹತಿಸಿದ 
ಧರ್ಮ ಶಾಸನ (ಎಕ. 1೪, ಚಿಕ್ಕಮ. ೪೮-೨೧ ; 1549), 
(ದೇ. ॥ ತಮಿ, ಕಾಣಿಯಾಟ್ಬಿ, ಕಾಣಾಚಿ; ತೆಲು. ಕಾಣಾಚಿ, 

ಕಾಣಯಾಚಿ, ಕಾಣಿಯಾಚಿ] 

ಕಾಣಿ, ಕಾಣ್ಕೆ (ನಾ). ೧. ಒಂದು ಚಿಕ್ಕನಾಣ್ಯ; ಪಣದ 
ಅರುವತ್ನಾಲ್ಕನೆಯ ಒಂದು ಭಾಗ: ವೀಸಂ ಎರಡು ಕಾಣಿ ಎರಡು 
(ಎಇ. 2೭9111, ೧೮೫-೩೭ ; 1097); ಕಾಣಿಯ ಸೋಲ ಅರ್ಧಕಾಣಿಯ 
ಗೆಲ್ಲ (ಬಸವ. ೧೧೫) ; ಎಲೆ ಮರುಳೆ ಕಾಣಿಗಾಡಿ ಕಡನರೆವನಂಬಿಲದ 
ಹುಳಿಗಾಡಿಯಮೃತಮಂ ಬಿಡುವರೆ (ಸೋಮಚ. ೧-೬೬); ಕಾಣಿಯ 
ಬೀಯದಲಿ ಬಡ ವಹುದೆ ಕನಕಾಚಲ (ಕುವ್ಯಾದ್ರೋ. ೧-೧೬); 
ಕಾಣಿಯನು ಗಳಿಸದ್ದ ಕಾಣಿಯನು ಈಯುವುದು (ಸರ್ವಜ್ಞ. ೬೯೪). 
೨. ಓಂದು ಬಗೆಯ ಸುಂಕ: ಆರಸರ್ಗೆ ಸೇಸೆಯೆಂ ದರಸರೆ ಕಾಣಿ 
ಯೆಂದು ದಾಯದವ ಗ್ಗ ೯೪ ತೆಜಕಯೆಂದರುವಣಮೆಂದುಳಿವಣಂ 
(ಎಕ. ೫11, ಶಿರಾ. ೪೦-೯೮, 1040). ೩. ಕಾಣಿಕೆ: (8). ೪. ಭೂಮಿಯ 
ಒಂದು ಅಳತೆ: (*). ೫. ಆಸ್ತಿ; ಆನುವಂಶಿಕ ಹಕ್ಕುದಾರಿಕೆ. 
೬. ತಕ್ಕಡಿಯ ತಟ್ಟಿಗಳು ಸಮತೂಕದಲ್ಲಿರುವುದು. ಓ. ತಕ್ಕಡಿಯ 
ತಟ್ಟೆಗಳನ್ನು ಸಮತೂಕಕ್ಕೆ ತರಲು ಹಾಕುವ ತೂಕ, ಪೇರು; 
ಭಾರದಾನಿ: ಏರುಪೇರಾದ ತಕ್ಕಡಿಯನ್ನು ದಾರಿಗೆ ತರುವ ಕಾಣಿಯಂತೆ 
( ಬೆಳುಮು. ೪); ತಕ್ಕಡಿಗೋ ಬೇಡ ಕಾಣಿ ತೊಗುತಿರಲಿ ಸಶ್ಯವಾಣಿ 
(ಸೂ ರ್ಯ ಪಾ. ೨೪-೫). ೮. ಕಾಯುವವನು; ಕಾವಲುಗಾರ. 
೯. ಹಣ; ಸಂಪತ್ತು. " ಭೂಮಿಕಾಣಿ' ಪರಾ. *ಾಣ್ಮೆ: 
೧. ಕಾಣೆಯಂ ಗೆಲನರ್ಧಗಾಣಿೆಯಂ ಸೋಲನೀ ಜಾಣರೆ ಜಯಂ 
(ಕೊಟ್ಟು ಬ. ೧೨-೩೧). ೧೦. (7): ಕಾಣಿಯ ಕಾಣ್ಮೆ ಸುವರ್ಣ 
ಶೋಣಿದ್ರಕೆ (ಕಂದಶ. ೫). 

ಕಾಣಿಕಟ್ಟು - ತಕ್ಕಡಿಯ ಎರಡೂ ಬಟ್ಟಲು ಸಮತೂಕವಾಗು 

ವಂತೆ ಮಾಡು; ಕಡಿಮೆಯಿದ್ದ ಭಾಗಕ್ಕೆ ತೂಕಸೇರಿಸಿ ಸರಿ 
ಪಡಿಸು; ದಡಕಟ್ಟು: ಕಾಣಿ ಕಟ್ಟಿ ತೂಕಹಾಕು (ರೂಢಿ)."ನೇರುಕಟ್ಟು' 
ಪರಾ. (ದೇ, ॥ ಶಮಿ. ಮಲ. ಕಾಣಿ; ತುಳು. ತೆಲು. ಕಾಣಿ] 

ಕಾಣೆ (ನಾ). ಒಂದು ಬಗೆಯ ಸಸ್ಯ; ಮಾಚಪತ್ರಿ: *ಗ್ರಂಥಿಪರ್ಣಿ 
ಶಂಕಃ , , . ಕುಕ್ಕುರಂ -ಈ ೬ ಕಾಣಿಯೆಂಬ ಗಂಧದ್ರವ್ಯಂ?ೌ 
(ನಾಚಿರಾ. ೧೧೧). [?) 

ಕಾಣಿಕಾಣ (ನಾ). ಕುಲಪರಂಪರೆಯಿಂದ ಬಂದ ಊರೊಟ್ಟಿನ 
ಜಮಿನಿನಲ್ಲಿ ಸಮಾನ ಹೆಕ್ಕು, ಪಾಲು ಉಳ್ಳವನು; ಪಾಲು 
ಗಾರಿಕೆಯ ಹಕ್ಕುದಾರ: ದಿಂಬರ ಸೋಮಕಗಉಂಡನ ಮಕ್ಕಳು 
ರಾಮಗಉಂಡ ಮಂಚೆಗಉಂಡ ಚಾಮಗಉಂಡ ಕೊಣಕಾಲನ ಮಗನಾ 
ಶೋಕ ತಂಮನು ಯಿಂತೀ ಅನಿಬರು ಕಾಣಿಕಾಜನ ಭಾಗೆಯ ಬೇಕೆಂದಡೆ 
(ಎಕ. 111, ಮಳವ. ೬೦-೮; 1159). 

[ಕಾಣಿ ೬ -ಕಾಣ. / ಶಮಿ, ಮಲ. ಕಾಣಿಕ್ಕಾರ] 


ಕಾಣಿಕೆ 


ಕಾಣಿಕೆ "ಕಾಣ್ಮೆ' ನೋ. 
ಕಾಣಿಕೆಗೊಡು "ಕಾಣ್ಕೆಗೊಡು' ನೋ. 
ಕಾಣಿಕೆಗೊಳ್‌ (ಕ್ರಿ). ಕಾಣಿಕೆಯನ್ನು ತೆಗೆದುಕೊಳ್ಳು, ಸ್ವೀಕರಿಸು: 
ಸೊಂಪೊದವಿ ಬರಲು ವಿರಾಟಿ ಕಾಣಿಳೆಗೊಂಡು ನಡೆತಂದ (ಪಾಠಾಂ, 
ಕಾಣಿಸಿಕೊಂಡು ಬೆಸಗೊಂಡ] (ಕುವ್ಯೂವಿ. ೧-೧೭); ವರ ಸುಬುದ್ಧಿ 
ಪ್ರಮುಖ ಮಂತ್ರಿಗಳ” ಬಂದೆರೊತ್ತರಿಸಿ ಕಾಣಿಕೆಗೊಂಡು (ಜೈಮಿಭಾ. 
೧೭-೪೮), [ಕಾಣಿಕೆ (ಆ ಕಾಣ್ಯೆ) ೬ ಕೊಳ್‌] 
ಕಾಣಿಕೆಯ (ನಾ). ಕಾಣಿಕೆಯವನು ; ಕಾಣಿಕೆ ವಸೂಲು ಮಾಡು 
ವವನು (?): ಯಿ ಗ್ರಾಮಕೆ ಅರಸುಗಳು ಗಣಾಚಾರಿಗಳು ಸುಂಕದವರು 
ನಾಡು ತಳವಾಜರು ಕುಳಸಿದಾಯ ಬೇಡಿಗೆ ಕಾಣಿಕೆಯರು ಅರು ಆಳುವ 
ದರು ನಮ್ಮ ನಾಡಗಿ ತೆತ್ತು ಬಿಟ್ಟಿಉ(ಎಕ, ೫1, ಹೊಳಲೈ. ೭೧-೧೯; 1540), 
[ಕಾಣಿಕೆ (ಎ ಕಾಣೈ) + -ಆ್ಯ) 
ಕಾಣಿಕೆಯಿಳ್ಕು (ಕ್ರಿ). ಕಾಣಿಕೆಯನ್ನು ಕೊಡು, --ಅರ್ಪಿಸು: 
ನಿಂದು ಕಾಣಿಕೆಯಿಕ್ಕಿ ರೊಕ್ಕದಾಸೆಯನಿತ್ತು ತಂದನು ದಂಡನಾ ನೆಲಕೆ 
(ಕಂನವಿ. ೧೧-೩). [ಕಾಣಿಕೆ (ಆ ಕಾಣ್ಯೆ) + ಇಕ್ಕು] 
ಕಾಣಿಕೆಯಾ “ಕಾಣ್ಕೆಯಾ' ಕೋ. 
ಕಾಣಿಕೆವರದ (ನಾ). ಬೆಲೆ ಯುಳ್ಳ ಕಾಣಿಕೆಯ ವಸ್ತುಗಳನ್ನು 
ಮಾರುವವನು: (ಕ). [ಕಾಣಿಕೆ (ಆ ಕಾಣ್ಕೆ) 4 ಸರದ] 
ಕಾಣಿಕೆವಿಡಿ (ಕ್ರಿ). ಜ ಕಾಣಿಕೆಗೊಳ್‌ : ಕುಂದ ಗಂಧಿನಿಯ ಮೆಲ್ಲುಡಿಯ 
ವಿಮಲ ಮೆಯ್ಲುಂಧವ ಕಾಣಿಕೆವಿಡಿದು ಮಂದಗೆತಿಯನಾಂತು ಬೃಹಸ್ಪತಿ 
ಗಿದಿರಾಗಿ ಬಂದುದು ತಂಗಾಳಿ ಬನದಿ (ಮೋಹತ. ೫-೩೦). 
[ಕಾಣಿಕೆ (ಆ ಕಾಣ್ಯೆ) + ಪಿಡಿ] 
ಕಾಣಿತೂಕೆ (ನಾ). ತಕ್ಕಡಿ ಬಟ್ಟಲುಗಳನ್ನು ಸಮತೂಕ ಮಾಡು 
ವುದಕ್ಕಾಗಿ, ಕಡಮೆ ಭಾರವಿದ್ದ ಕಡೆಗೆ ನಡುವ ಹೆಚ್ಚಿನ ತೂಕ, 
— ಪೇರು: (ಕಿ). [ಕಾಣಿ + ತೂಕ] 
ಕಾಣಿಸೇರು (ನಾ). ಎ ಕಾಣಿತೂಕ: (4). 
[ಕಾಣಿ * ಪೇರ್ಗು] 
ಕಾಣಿಬೇಡು (ಕ್ರಿ). ಹಣವನ್ನು ಬೇಡು, ಕೇಳು (?): ಎಳಸಿ 
ನೋಡಿಯೆ ನೋಡಿಸುವ ಕೆಲಕೊಲೆವ ನಗಿಸುವ ಕಾಣಿಬೇಡುವ ಮುಳಿವ 
ಬಲುವನು ಜಾಣ್ಮುಡಿಯಿ (ಪಾಠಾಂ. ಯೆ] ಕರಗಿಸುವ ದಟ್ಟಿಸುವ... 
ಬುದ್ಧಿಯ ಕಲಿಸುತಿರ್ದಳು ಮಗಳಿಗೋರ್ವ. ವಿದಗ್ಮೆ ಯಿರುಳಿನಲಿ 
(ಜೀವಂಚ. ೧೭-೪೦). [ಕಾಣಿ, 4 ಬೇಡು] 
ಕಾಣಿಯಾಚಿ "ಕಾಣಾಚಿ? ನೋ. 
ಕಾಣಿಯಾಚಿಕಾಅ (ನಾ). ಕಾಣಿಯಾಚಿಯ ಹಕ್ಕುದಾರ: ಸಾಧನವ 
ಬರದಾತ ಪುಟರಸರ ಮಗ ದೇವರಸನು ಸುಹಸ್ತವೊಪವೊಪ್ಪಗಳು ಶ್ರೀ 
ನಾರಸಿಂಹ ಕಾಣಿಯಾಚಿಕಾಜ ನಂಬಿಗಳವೊಪ್ಪಗಳು (ಎಕ. 2೮, ಮುಳಬಾ. 
೧೭೨-೨೧ ; 1496). [ಕಾಣಿಯಾಚಿ (ಎ ಕಾಣಾಚಿ) + -ಕಾಜ] 
ಕಾಣಿಯಾಲ (ನಾ). ಆರಂಭಮಾಡುವವನು; ಬೇಸಾಯಗಾರ: 
ಆಸಗರ ಹಲ ಗಾಣಿಗರ ಸುಂಕ ಪಲರ ಬೇಡಿಗೆ ನಾಯಿಂದನ ವರಿ 
ಕುಂಭಾರರು ಕಾಣಿಯಾಲರ ಬೇಡಿಗೆ ಕುಟಃದೆಆೆ ಗ್ರಾಮಗಳ ಬೇಡಿಗೆ 
ಉಪಲಿಗರ ಕಾವಲಿ (ಎಕ. 2೭1೪, ಗುಂಡ್ಲು ಪೇ. ೧೨೯-೧೦೦ ; 1521). 
(ದೇ ॥ ತಮಿ. ಮಲ. ಕಾಣಿಯಾಳ] 
ಕಾಣಿಲ್ಲಮೆ (ನಾ). ಕಾಣದಂತೆ ಇರುವಿಕೆ; ಅದೃಶ್ಯತೆ: ಪವನಜಂ 
.* ಯೋಗತನುವಿಂದಗೋಚರನಾಗ್ಯಿ ಮೆಯ್ನೆಳಲ್‌' ಕಾಣದಾದುದೆ 
ತನ್ನ ಕಾಣಿಲ್ಲಮೆಗೆ ಕುರುಹಾಗೆ ತಲೆಯೆತ್ತಿ ಕಂಡನಾಕಾಶಮಂ (ಶ್ರೀರಾಮಾ. 
೪೩೨-೩೩೭). [ಕಾಣ + ಇಲ್ಲಮೆ] 


13 


20 


ss 


೬ 


೧೭೦೫ 


ಕಾಣುಹ (ನಾ). ಕಾಣುವುದು; ನೋಡುವಿಕೆ: 


ಕಾಣುಹ 


ಉಣಿಸು (ಕ್ರಿ). ೧. ತೋರಿಸು; ಕಾಣುವಂತೆ ಮಾಡು ; ಗೋಚರೆ 
ಪಡಿಸು; ಪ್ರಕಟಿಗೊಳಿಸು : ನೋಟಕರೆನತನುಮತ್ತದ್ವಿರದಂ ಕೋಡಂ 
ಕಾಣಿಸಿ ಪಿಡಿದೀಡಾಡುವುದೆಂಬಿನೆಗಮಾಡಿ ರಂಜಿಸಿದಳವಳ್‌ (ಆದಿಪು. 
೯-೩೭) ; ಸೂನುಗಳಲಟಾವಂ ಬ್ರಿಯಮಿತ್ರಾನುಜರೆಟವಂ ವಿಧಾತ್ರ ನೀಂ 
ಕಾಣಿಸಿಯಿನ್ಸೇನಂ ಕಾಣಿಸಲಿರ್ದಪೆ (ಗದಾಯು. ೫-೨೯); ನಿಮ್ಮ ಲಿಖಿತವೆ 
ನಿಂದು ಕಾಣಿಸಿದಿರೇ ಎನುತೆ (ನಂಬಿರ, ೭-೭೧) ; ಮುಗಿಲ ತುಡುಕುವ 
ತೆನೆಗಳಾಳ್ವೇರಿಗಳು ಪಾತಾಳವನು ಕಾಣಿಸುವಗಳು (ನಳಡ. ೧-೨೧). 
೨. ಒದಗು; ಉಂಟುಮಾಡು: ಪದನಂ ಕಾಣಿಸಿಕೊಳ್ವವಲ್ಲಿ 
ಮಟಕಿಗಳ್‌ (ಆದಿಪು. ೧-೫೧) ; ಜನಿಸಿದಾಗಳೆ ಮರಣಗಾಣಿಸಿಯನಿಮಿ 
ಷೇಶ್ವರನಿತ್ತ ಶಾಪದಿ ಪುನರಸಹಿಯು ತಾನೊಬ್ಬ ಹುಟ್ಟಿದ ಶಲೃನಾಮದಲಿ 
(ಸಂಧಪ. ೮-೨೮). ೩. ಭೇಟ ಮಾಡಿಸು; ಸನ್ನಿಧಿಗೆ ಕರೆತರು, 
ಒಪ್ಪಿಸು : ನಾಳಿನೋಲಗದೊಳ್‌ ತೆಂದು ಕಾಣಿಸೆಂಬುದುಂ (ಪಂಪಭಾ. 
೯-೨೮ವ) ; ಆತನನಾಂ ತಂದು ಕಾಣಿಸಿ ಕೂಡಿದಂದಿಂತೊಟ್ಟು ಇಂದುವರೆಂ 
(ಪಂಚತಂ. ೯೫-೧೧) ; ಕರೆಸಿ ತನ್ನ ಕುಮಾರಕರ ನೂರ್ವರೆನು ಕಾಣಿಸಿ 
ದನು (ಸಂಭಪ. ೩೪-೩೧). ೪. ತೋರು ; ಕಣ್ಣಿಗೆ ಬೀಳು; ಗೋಚರೆ 
ವಾಗು: ಕಾಣಿಸುತ ಕಂಗಳಿಗೆ... ಆಶ್ಸೀಣ ಮೃಗ ಪುಟಿನೆಗೆದು 
ಹಾಣುತ (ಕುವ್ಯಾಅ. ಓರಇ. ೨೩೬-೭); ಅವರನು ಕಾಣ್ಪ್ಬಳು ತನ್ನ 
ತನುವವರಿಂಗೆ ಕಾಣಿಸದು (ಮೋಹತ. ೨೯-೧೪) ; ಪರವಾದಿಗಳ ಕಣ್ಗಳ್ಳೆ 
ಳಾಣೆಸಡೆ ಗೋಪ್ಯದಿಂ (ಡೆಬಪು. ೩-೧೩); ತನ್ನ ಕಣ್ಣಿಗೆ ಮನುಷ್ಮರಾರೂ 
ಬೀಳಲಿಲ್ಲ. ನಿನಗೆ ಯಾರಾದರೂ ಕಾಣಿಸಿದರೆ (ಸರಸ. ೩೮). ೫. ಮನಸ್ಸಿಗೆ 
ತೋರು; ತೋಚು; ಭಾಸವಾಗು : ಅದು ಸರಿಯೆಂದು ನನಗೆ 
ಕಾಣಿಸುವುದಿಲ್ಲ (ರೂಢಿ). ೬. ಕಂಡುಕೊಳ್ಳು; ಅರಿತುಕೊಳ್ಳು : 
ನರೆನ ಧನುವಿನ ದನಿಯ ಕೇಳಿನು ಕರಗಿತಂತಃ8ಕರಣವರ್ಜುನನಿರವ ಕಾಣಿಸಿ 
ಬಾಯೆನಲು ಕೈಕೊಂಡನಾ ಭೀಮ (ಕುವ್ಕಾದ್ರೊ.€ ೧೨-೪). 
ಕಾಣಿಸಿಕೊಡು -ತೋರಿಸು; ಗಮನಕ್ಕೆತರು. ೨. (ಕರೆತಂದು) 
ಭೇಟ ಮಾಡಿಸು: ಮಂತ್ರಿಪುಂಗವರು ಮೇದಿನಿಯೊಳಗತ್ಮಧಿಕರಾದ 
ವರ್ಗಳನೆಯ್ದೆ ಕಾಣಿಸಿಕೊಡುತಿಹರು (ಕ್ರಿಪುಸಾಂ. ೬-೬೦). 
ಕಾಣಿಸಿಕೊಳ್‌ ಎ೧. ಕಣ್ಣಿಗೆ ಬೀಳು; ಗೋಚರವಾಗು: ಅಲ್ಲಿಯ 
ಮಂದರಾಚಲದಲ್ಲಿ ಕಾಣಿಸಿಕೊಂಬಳೊಬ್ಬಬಲೆ (ಸಂಭವ. ೩-೬) ; 
ತಾ ಕಾಣಿಸಿಕೊಳದೊಳಪೊಕ್ಕು ಚಿತ್ರಪಠಲೇಖನಗೆಯ್ವಳೆಬ್ಲರನು 
(ಮೋಹತ. ೨೯-೧೭). ೨. ಭೇಟಕೊಡು ; ಸನ್ನಿಧಾನಕ್ಕೆ ಹೋಗು : 
ಆರಸಿ ಕಾಣಿಸಿಕೊಂಡಳೀ ನೃಷರರಸಿಯನು ಸುಕುಮಾರಕರನು... 
ಪಸಾಯ್ತೆಯರ (ಕು ವ್ಯಾ ಸ. ೧೩-೧೨) ; ಬಂಭಾಪುರಿಗೆ ಬಂದು ಚಂಡ 
ಕೋದಂಡನಂ ಕಾಣಿಸಿಕೊಂಡು ಬೇಕೆ .ಬೇಜಕೆ ದಂಡಿಳಿದಿರಲೊಡಂ 
(ಹಮ್ಮಾರ. ೨-೧೨೩ ವ). ೩. ತೋರ್ಪಡಿಸು; ಗೋಚರಿಸುವಂತೆ 
ಮಾಡು: ಜಾಣಸೇಕರ ನಿನ್ನೆಡೆಯೊಳಗೆಳ್ಳಿ ನಿತೂಣೆಯವಿಡಿದ ಕಾರ್ಶಗಳ 
ಕಾಣಿಸಿಕೊಂಡೆನಾದೊಡೆ ಕೇಳು ಮುಡಿ ಮೊಲೆದಾಣ ವ ನಿನಗಿತ್ತಳಲ್ಲ 
(ಕಂನವಿ. ೬-೧೬೮). [ಕಾಣ + -ಇಸ್ಕು] 


ಕಾಣು "ಕಾಣ್‌' ನೋ. 
ಕಾಣುಗೆ (ನಾ). ಒಂದು ವಂಶದ ಹೆಸರು: ತಿಪ್ಪಗೌಂಡಂ ಕಾಣುಗ 


ನಂಶಾಗ್ರಗಣ್ಯನನುಪಮ ಪುಣ್ಯಂ (ಕಕುಲ. ೬-೪೫; 1216 ?). 
[?) 
ಅಲ್ಲಿ ಕಾಣಹ 
ತಡಂ ನೆನೆದುಘೇಯೆಂದು ಮೆಯ್ಯುಕ್ಕಿ (ಸಿದ್ಧರಾ. ೨-೨೫); ಹಂದಿಯ 
ಕಾಣುಹ ತಡಂ ಕೋಪಕಿಚ್ಚು ಭುಗಿಲೆಂದು (ಹಚಳಾ. ೭-೧). 
[ಕಾಣು (ಆ ಕಾಣ್‌) * -ಹ್ಯ] 


ಕಾಣೆ ೧೭೦೬ 


ಕಾಣೆ, (ನಾ). ಕಾಣದೆ ಅಡಗುವುದು; ಅದೃಶ್ಯತೆ. "ಕಾಣೆಯಾಗು' 


ಪರಾ. 

ಕಾಣೆ ಅರ್ಜಿ (ಕರಾ). ಕಾಣದಾದ ವಸ್ತುವನ್ನು ಹುಡುಕಲು 
ಕೊಡುವ ಅರ್ಜಿ : ದನ ಕಾಣೆಯಾಗಿದೆ, ಅದಕ್ಕೇ ಕಾಣೆಅರ್ಜಿ. ಸಲ್ಲಿಸಿ 
ದ್ಹಾಕೆ (ರೂಢಿ). ಕಾಣೆಯಾಗು - ಕಾಣದಂತಾಗು ; ಅದೃಶ್ಯವಾಗು ; 
ಮಾಯವಾಗು : ಇನಿತೊಂದು ಪೊಟ್ಟು ತಡೆದಳಿ ಕಳಭಛಾಷಿಣಿ ಕಾಣೆ 
ಯಾಗಿ ಮುಂತಂದಿರನೇಟ್ಮ ತಾಣದೊಳೆ ಕಾಣಳೊ ಕಾಣದುದರ್ಕೆ ನಾಣ್ಸಿ 
ಮೇಣ್‌ ನಿಂದಳೊ ತಾಂ (ಕುಸುಮಾ. ೧೩-೧೦೨) ; ಮಗನು ಕಾಣೆಯಾ 
ದದ್ದು ತಿಳಿದೊಡನೆ ಅವರೆ. ಹೃದಯವೂ . . . ಬಾಡಿಹೋಯಿತು 
(ಕಂಬಹು. ೯ಗಿ). [ಆ ಕಾಣ್‌] 


ಕಾಣ್ಕೆ (ನಾ). (ಕರಾ). ಒಂದು ಬಗೆಯ ಮಾನು: ಚಕ್ರಕ್ಕೆ 


ಮೊರಂಟಿಯಾದರೆ ಆದು, ಬೈಗೆಯಾದರೆ ನಾಲ್ಕು, ಬಂಗ್ಗೆ, ಕಾಣೆ 
ಇವತ್ತು ಇಲ್ಲ (ಹೊಸಸ್ತಿ. ೪೯). [+- ತುಳು. ಕಾಣೆ, ಕಾನೆ) 


ಕಾಣ್ಕೆ "ಕಾಣ್ಮಿ' ನೋ. 
'ಕಾಣ್ಕೆ, ಕಾಣಿಕೆ (ನಾ). ೧. ಕಾಣುವಿಕೆ; 


ನೋಟ; 
ದರ್ಶನ: *ತೋರ್ಪೆನೆ ಕಾಣೈೆ * (ರನ್ನಕಂ. ೧೨); ಜಗತ್ರಯ 
ದೀಪಕನ ' ಕಾಣ್ಮೆಗೊಳಗಾದುದು ಲೋಕತ್ರ್ರಯಂ (ಆದಿಪು. ೧-೪೭); 
ಕಿನ್ನರ ಯುಗ್ಮಮೆತ್ತ :.. ಈ ಕನ್ನೆಯ ಕಾಣ್ಕೆಯೆತ್ತ ಮನುಜಂಗೆನಗೆ 
(ಕಾದಂಪೂ. ೬೮೪); ಕುರುಡನ ` ಕಾಣ್ಕೆಯುಂ ವನಿತೆಯರ್ಗೆಳಸಿರ್ಪನ 
ರಾಜ್ಯಮುಂ ಮನಂ ಮುರಿವನ ಧೈರ್ಯಮುಂ ( ಧರ್ಮಾಮ್ಯ. ೯೮); 
ಅಹುದೊ ಅಲ್ಲವೊ ನಾವು ಕೆಂಡ ಜಾಣ್ಯೆಯು ದೇವ (ಭರಚ. ೪-೧೩). 
೨. ಉಡುಗೊರೆ; ಉಪಾಯನ :. ಆ ಗಿರಿರಾಜನಿಲಾಸಮಲ್ತಿಯಂ 
ತಂದುದು ಕಾಣ್ಯೆಯಂ ತನಗೆ ತರ್ಪವೊೊಲ್‌' (ಶಾಂತಿಪು. ೫-೨) ; ಒಸೆದು 
ಕೊಟ್ಟಂ ಕಾಣ್ಮೆಯಂ ತನ್ನೃಪಂ (ಉದ್ಭಟ. ೭-೧೩೨). ತಿ. ಅರಸರಿಗೆ 
ಹಾಗು ಅಧಿಕಾರಿಗಳಿಗೆ ಒಪ್ಪಿಸಬೇಕಾದ ನಜರು, --ನಜರಾಣಿ: 
ಕರಣಂಗಳ ಕಾಣ್ಮೆಯೆಂದು ಮನ್ನೆಯದೆಆಕಿಯೆಂದರುವಣನವೆನ್ನು ರ 
ಕೊಣ್ಣವರ್ಚ್ಚಣ್ನಾಳರ್‌ (ಸೌಇಇ. 12€-1, ೨೬೪-೩೭;3274); ಅಟ್‌ ವಂತು 
ಕಾಣ್ಯಿಯಂ ಕೊಟ್ಟಿಅಗಿಸೆ (ಕುಸುಮಾ. ೧೨-೧೩); ಬಾದು ಕಾಣ್ಯೆಯನಿತ್ತು 
ಮ ಬಿನ್ನವಿಸುತಿರೆ (ಡೆಬಪು. ೩೫-೪). ಕಾಣಿಕೆ: ೧. ನಿರಾಕಾರದಿಂದ 
ಕಾಬ ಕಾಣಿಕೆ ಇನ್ನಾವುದೊ (ಮೋಳಿಮಾ. ೫೬-೨೩೪) ; ಈತನೊಬ್ಬನ 
ಕಾಣಿಕೆಗೆ ಕೌತುಕವ ಕಣಕಿದನು (ಕು ವ್ಯಾ ಭೀ.:೩-೬೬); ಕಣ್ಣೆರಡು 
ಕಾಣಿಕೆಯೆರಡೆ ? (ಉಯ್ಯಾಲೆ. ೩-೧೪); ಕಣ್ಣು ಕಿರಿದಾದೊಡಂ ಕಾಣಿಕೆಯ 
ಹೊಲ ಹಿರಿದು (ಹೆಬ್ಬೆರ. ೧೫-೧೨೬). ೨. *ಉಪಾಯನಂ, ಉಪಗ್ರಾಹ್ಯಂ, 
ಉಪಹಾರಃ, ಉಪದಾ - ಈ ೪ ಕಾಣಿಕೆ? (ನಾಚಿರಾ, ೧೩೫) ; ಎಲರ 
ಕೆಂಪನೆ ಕಾಣಿಕೆಯಾಗಿ ಪೋಗಿ ನೀಂ ಕೊಟ್ಟು (ಜಗವಿ. ೬-೧೨); ನೃಪ 
ಪರಿವಾರವೆಲ್ಲವು ಬಂದು ಕಂಡುದು ಕಾಣಿಕೆಯ ಫೀಡಿ(ಕುವ್ಯಾಭೀ. ೧-೩೨); 
ದೇವರಿಗೆ ಕಾಣಿಕೆ ಹಾಕಿ ತುಪ್ಪದ ದೀಪ ಹಚ್ಚುತ್ತಾಳೆ (ಹೊಸಕ್ಷಿ. ೨೨೦). 
ಸಿ. ಮನ್ನೆ ಗಾಣಿಕೆ ಸೇಸೆ ತಪ್ಪನ್ನೆಯನಾಯ ದಾ.ಯ.ಮಿವು ಸಲ್ಲವು 
(ಸೌಇಇ. 1-1, ೨೫೧-೪೫; 1149); ಸಿದ್ಧಾಯ ಹೊದಕೆ ಹದಿಕೆ 
ಕಾಣಿಕೆ ಕಡ್ಡಾಯ (ಎಕ. 2೭ (5), ಚಿಂತಾಮ. ೨-೨೨; 1355); ಹಣ 
ವೊಕ್ಕಲು ಗುತ್ತಗೆ ಕಾಣಿಕೆ. ಖಡ್ಡಾಯ ಬೆಳ್ಳ ಕರಣೆ ಬೆಳುದಡಂ ಎಸೆವೊಸಗೆ 
ಬಿಟ್ಟಿಬಿಡಾರ (ಕಇ. 1, ೫೩-೨೭; 1433). ೪. ಕೊಡುಗೆ: ಚೀಣಾ 
ದೇಶವು ಪ್ರಪಂಚಕ್ಕೆ ಕೊಟ್ಟ ಮೊದಲ ಕಾಣಿಕೆಯೆಂದರೆ ಈಗ ಬಳಕೆ 
ಯಲ್ಲಿರುವ ಮಾದರಿಯ ಕಾಗದೆ (ಮುದ್ರಕ. ೭೭); ಪಾಠದ ಅಂತಿಮ; 
ಉದ್ದೇಶ ಕಲಾಜೀವನ ... ಸಾಧ್ಯವಾದೆವರು ಕೃತಿ ರಚಿಸಿ ತಾವೂ ಕಲಾ 
ರಾಜ್ಯಕ್ಕೆ ಕಾಣಿಕೆ ಸಲ್ಲಿಸಬಹುದು (ಶಿಕ್ಷದ. ೨೪೩). 


25 


45 


ಕಾಣ್ಬಡಿಸು 


ಕಾಣ್ಯೆಮಾಡಿಸು - ಭೇಟಿಮಾಡಿಸು; ಸನ್ನಿಧಾನಕ್ಕೆ ಕರೆತರು : 
ನಿನ್ನ ಚಾವಡಿಯ ಬಲ್ಲಿದರಗ್ರಗಣ್ಕರನ್ನೇ ಅಯ್ದು ನಮಗೆ ಕಾಣ್ಯಮೂಡಿಸು 
(ಮಂ ತ್ರ; ಕ. ೨೩-೯). ಕಾಣ್ಯೆಮಾಡು - ತೋರಿಸು; ಕಾಣುವಂತೆ 
ಮಾಡು: ತಾಮರೆಗಂ ಚಂದ್ರಂಗಂ ತಾಮಸಮಂ ಕಳೆದು ಕಾಣೆ 
ಮಾಚ್ಬಿಂತೆವೊಲಾ-ತಾಮರಸನಿಭಾಸ್ಕೆಗೆ ಸುರಕಾಮಿನಿ ಕಟ್ಟದಿಕೊಳೆಸೆಯೆ 
ಕನ್ನಡಿವಿಡಿದಳ್‌' (ಆದಿಪು. ೭-೯). [ಕಾಣ್‌ + -ಕೆ] 


ಕಣಣೈಗೈ (ಕ್ರಿ). ಕಾಣಿಕೆಯನ್ನು ನೀಡು ; ನಜರಾಣಿಯನ್ನು 


ಕೊಡು : ವನಪಾಲಂ ಕಾಣ್ಯೆಗೈದಂ ವಿಚಕಿಲದಲರೆಂ (ರಾಜಶೇ. ೧೦-೨). 
[ಕಾಣ್ಮಿ + uN (< ಕೆಯ್‌,)] 


ಕಾಣ್ಯೆಗೊಡು, ಕಾಣಿಕೆಗೊಡು (ಕ್ರಿ).-ಕಾಣೈಗೈ: ಖುಷಿ ನಿವೇದಕಂ 


ಸಡೃತತ ಫಲಂಗಳಂ... ಶ್ರೇಣಿಕ ಮಹಾರಾಜಂಗೆ ಕಾಣ್ಯೆಗೊಟ್ಟು 
(ಧರ್ಮಾಮೃ. ೧-೬೨); `ಕಾಣೈೆ ಗೊಟ್ಟಿ ಆಗಿ ಬಿನ್ನ ವಿಸಿ (ಸಿದ್ಧರಾ. ೯-೧); 
ಬಸಂತಂ ಮುಂತಾಗಿ ಬಂದು ಕಾಣ್ಕೆ ಗೊಟ್ಟು (ಕಬ್ಬಿ ಕಾ. ೩೩೩) ; ದೊರೆ 
ಸಕಲ ಸಂಭ್ರಮದಿನಿದಿರ್ಗೊಂಡು `ಕಾಣ್ಯೆಗೊಟ್ಟರದೋಲಗಿಸಿ (ಸದ್ಮರಾ. 
೩-೩೬) ; ರಾಜಶೇಖರನೆಮ್ಮಾಳ್ದನವಂಗೆ ಕಾಣ್ಣೆ ಗೊಡು ಕೊಳ್ಳೆಂದಿತ್ತು 
ತದ್ರತ್ನಮಂ (ರಾಜರೇ. ೫-೧೨೫). ಕಾಣಿಕೆಗೊಡು : *ಣಿಕೆಗೊಟ್ಟು 
ಚರಣಾಂಬುರುಹಳೆಖಗಿದೊಡೆ (ಸಂಭ ಪ. ೨೦-೨), ಮಂದಗಮನೆಯ 
ರೆಖಳ ವಸ್ತುವ ತಂಜು ಕಾಣಿಕೆಗೊಟ್ಟು ಕೈಮುಗಿದೆಳಗಿ ನಿಂದಿರಲು (ನಳಚ. 
೩-೨೯); ಶರಧಿ `ರಾಮಗೆ ನವರತ್ನಭೂಷಣಗಳ-ಪಿರಿದು ಕಾಣಿಕೆಗೊಡು 
ವಂತೆ (ಕಂನವಿ. ೨೫-೮೦). [ಕಾಣ್ಕೆ + ಕೊಡು] 


ಕಾಣ್ಕೆಯಾ, ಕಾಣಿಕೆಯಾ (ಕ್ರಿ).-ಕಾಣೈಗೈ: ಅ ಕುಮಾರಿಯ 


ರಿರ್ವರಂ ಕಾಣ್ಯೆಯಿತ್ತು (ಭಾವಟಂ. ೫-೨೨). ಕಾಣಿಕೆಯ: ತಂದು 
ಮುಳ್ತಾಫಲಗಳನು ಮುದದಿಂದ ಕಾಣಿಕೆಯಿತ್ತು (ನಳ ಚ. ೩-೩೫); 
ಹೊಸ ನನೆ ಹೂ ಫಲಗಳ ಕಾಣಿಕೆಯಿತ್ತು (ಜೀವಂಸಾಂ. ೧-೧೩); 
ಚಂಗಳ್ವಾಧಿಪನು ಕದನದೆ ಸೋತು ಕಂಗೆಟ್ಟು ಕಾಣಿಕೆಯಿತ್ತ ಮಂಗಲ 
ಗಜಶಾಲೆ (ಕಂನವಿ. ೬-೩೦). [ಕಾಣಿ + ಫ್ಲೂ] 


ಕಾಣ್ಕೆ ವೊಲ (ನಾ). ಕಣ್ಣು ಕಾಣುವಷ್ಟು ಕ್ಷೇತ್ರ; ಕಣ್ಣಳವಿ; 


ವೃಷ್ಟಿಸಥ: ಕಾಜ್ಯೆವೊಲದಂಚಿಂದೆ. ,. ಹಾರುತೊಯ್ಯನೆ ತೇಲಿ ಬಂದತ್ತು 
(ಶ್ರೀರಾಮಾ: ೧೫೦-೨೩೯). [ಕಾಣ್ಕೆ * ಪೊಲ] 


ಕಾಣ್ಣವ (ನಾ). ಇ ಕಾಣ್ವ: ಕಾಣ್ಮವರು - ಇವರು ಯಜುರ್ವೇದದ 


ಪ್ರಥಮಶಾಖೆಯ-ಬ್ರಾಹ್ಮಣರು (ಕಭಾಗೆ. ೭೮). [ಆ ಸಂ. ಕಾಣ್ವ] 


ಕಾಣ್ಪಡಿಸು "ಕಾಣ್ಬಡಿಸು' ನೋ. 
ಕಾಣ್ಬಟ್ಟೆ (ನಾ). ೧. ಕಾಣುವ ಹಾದಿ; ನೋಡುವ ಮಾರ್ಗ. 


೨. ಕಾಣುವ ಅವಕಾಶ,.-ಎಡೆ. "ಕಾಣ್ಪಟ್ಟಿಗೆಡು? ಪರಾ. 
[ಕಾಣ್‌ + ಬಟ್ಟ] 


ಕಾಣ್ಬಟ್ಟೆಗೆಡು (ಕ್ರಿ). ೧. ಕಾಣುವ ಹಾದಿಯನ್ನು ತಪ್ಪು. 


೨. ನೋಡುವ ಅವಕಾಶವನ್ನು ಕಳೆದುಕೊಳ್ಳು : ಕಟ್ಟರಣ್ಮದೊಳ್‌' 
ಕಳುಹಿ ಬಾಯೆಂಡು ನಿನಗೆ ಕೊಟ್ಟಿ ನೆ ನಿರೂಪಮಂ ತಾನೆನ್ನ 
ಕಾ[ಪಾಠಾಂ. ಕ]ಣ್ಪಟ್ಟಿಗೆಟ್ಟಿನೆ (ಜೈವಿಭಾ. ೧೯-೧೮). 

[ಕಾಣ್ಪಟ್ಟಿ + ಕೆಡು) 


ಕಾಣ್ಬಡಿಸು, ಕಾಣ್ಪಡಿಸು (ಕ್ರಿ).-ಕಾಣುವಂತೆ ಮಾಡು; ತೋರಿಸು: 


ದೇವ ರಘುವರಸಿಂಹರಿಗೆ ಹರನ ಚಾಸಮಂ ಸಾವಧಾನದಲಿ ಕಾಣ್ಬಡಿಪು 
ದೆನಲು (ನೆಂಕಾರಾ. ೧-೧೯-೧೯) ; ಲತಾಮಂಟಪಸ್ಥಾನಗಳ ದಿವೃತರ 
ಸರಸಿಗಳನು ಪದುಳದಿಂ ಕಾಣ್ಬಡಿಸಿ (ವೆಂಕಾರಾ. ೩-೧-೩೨). 
ಕಾಣ್ಪಡಿಸು: -ಶಶಿಧರಂ ನಿನಗಾವ ನೀರನ ಭವತ್ಯರಣಕೊಸಗೆಯಿಂ 
ಕಾಣ್ಪಡಿಸಿ ಹೊಳಸಿದಂ (ಪರಶು. ೭-೨೨). (ಕಾರ: + ಪಡಿಸು]: 


Val.2-1A 


ಕಾಣ್ಮೈೆ 

ಕಾಣ್ಮೆ, (ನಾ). ನೋಟ; ದರ್ಶನ: ಜಾನದೊಳ್‌ ತಾಂ ಕಂಡ 
ಕಾಣ್ಮೆಗೆ ಮನುಷ್ಯತೆ ಲಭಿಸಿದತ್ತೊ (ಶ್ರೀರಾಮಾ. ೧೩೪-೨೪೯) ; ಕಾಣ್ಕೆ 
ಯಿರ್ಪೆಲ್ಲರ್ಗೆ ಅನುಭವ ಪ್ರತ್ಯ ಕ್ಷಮಂ (ಶ್ರೀರಾಮಾ. ೫೮೦-೧೭೪). 

[ಕಾಣ್‌ 4+ -ಮೆ] 

ಕಾಣ (ನಾ). ಶೌರ್ಯ; ಪರಾಕ್ರಮ: “ಕಾಣಿ£ಣ್ಮೆ3ಯೆ ಬಲ್ಲಾಳ್‌ 
[ಪಾಠಾಂ. ಕನ]? (ಚತುನಿ. 1, ೮೦); ರಾವಣನ ಹೋಮವನು 
ಕಾಣ್ಮೆಲಿ ಹನುಮ ಕೆಡಿಸಿದನು (ಕೌ ಶಿರಾ, ೩೮-೪೬); ಕಾಣ್ಮೆಯಿಂ 
ಕಾಣದಿಹ ಪೊಂಬೊಗರ ನುಡಿಯೆಲ್ಲಿ (ಕಾಲೂರ.' ೩೧-೨೫). (?] 

ಕಾಣ್ವ (ಗು). ೧. ಕಣ್ವ ಮಹರ್ಷಿಯ ಸಂಬಂಧವಾದ. (ನಾ). 
೨. ಕಾಣ್ವಶಾಖೆಗೆ ಸೇರಿದವನು. "ಕಾಣ್ವಶಾಖೆ' ಪರಾ. [ಸಂ.] 

ಕಾಣ್ವಶಾಖೆ (ನಾ). ಶುಕ್ಲ ಯಜುರ್ವೇದದಲ್ಲಿ ಒಂದು ಶಾಖೆ; 
ಕಣ್ವ ಮಹರ್ಷಿಗೆ ಸಂಬಂಧಪಟ್ಟಿ ಒಂದು ವೇದಶಾಖೆ: 
ಯಜುರ್ವೇದ ಕಾಣ್ವಶಾಖೆಯ ಶತಪಥಬ್ರಾಹ್ಮಣದ ಕಡೆಯ ಕೆಲವು 
ಅಧ್ಯಾಯಗಳೇ ಬೃಹದಾರಣ್ಯಕ (ಭಾರದ. ೩೮). [ಕಾಣ್ವ + ಶಾಖೆ] 

ಕಾಣ್ವಿಕೆ (ನಾ). ಕಾಣುವಿಕೆ; ನೋಟ; ದೃಷ್ಟಿ: ಸಕಲಲೋಕಂ 
ಬೇಜಕೆ ಸಕಲಾತ್ಮರುಂ ಬೇಟ? ಸಕಲೇಶ್ವರನೊರ್ವನದಕೆ ಬೇಜಕೆಂಬ 
ಕಾಣ್ವಿಕೆಯಿಂ ಕನಿಸ್ಟನವನೈಸೆ (ಅನುಸಾ. ೨-೮-೩). 
[ಆ ಕಾಣ್‌ + -ಇಕೆ] 

ಕಾತೆಕರಿ (ನಾ). ೧. ಕಾಚು, ಇದ್ದಲು, ಮೊದಲಾದುವನ್ನು 
ತಯಾರಿಸುವ ಜನರ ಒಂದು ವರ್ಗ. ೨. ಆ ವರ್ಗದ ವ್ಯಕ್ತಿ : 
ಕಾತಕರಿಗಳು - ಕೆಲವರು ವೊಕ್ಕಲತನ ಮಾಡುವರು, ಕೆಲವರು ಕೂಲಿ 
ಮಾಡುವರು (ಕಭಾಗೆ. ೨೦೫). 

[4- ಮರಾ. ಕಾತಕಡೀ, ಕಾತಕರೀ, ಕಾತೋಡೀ] 

ಕಾತೆಘಾತ (ನಾ). ದ್ರೋಹ (?): ಮಾಟನೆಲ್ಲ ಪುಸಿಯು ಸತಿಯ 
ರಾಟವೆಲ್ಲ ಸಂಚು ಸನ್ನೆ ನೋಟನೆಲ್ಲ ಕಾತಘಾತ [ಪಾಠಾಂ. ಘನ್ನ ಘಾತಕ] 
ಕೂಟವೆಲ್ಲ ವಂಚನೆ (ಪುರಂದ. ೨-೧೬-೧). [?] 

ಕಾತರ (ಗು). ೧. ಕಳವಳಗೊಂಡ. ೨. ಅಸ್ತವ್ಯಸ್ತವಾದ. 
೩. ಅಂಜಿದ; ಕಂಗೆಟ್ಟ; ದಿಗಿಲುಗೊಂಡ. ೪. ಆಸಕ್ತಿಯಿಂದ 
ಕೂಡಿದ; ಉತ್ಪುಕತೆಯುಳ್ಳೆ ; ಆತುರಪಡುವ : ಖಚರೇಂದ್ರನ 
ಕಾತರ ದೃಷ್ಟಿಫಾತ ಚಂದನ ಘನಸಾರ ಕರ್ದಮ ನದಿಂ 
( ಪಂರಾಮಾ. ೯-೧೬೮). (ನಾ). ೫. ಕಳವಳ; ಉದ್ದಿ ೪೦ ; 
ಕಾತರದ ನಿಲಯ ಕಷ್ಟಂಗಳಾಲಯ ದೈನ್ಮದಿರವು ದುರ್ಭಿಕ್ಷದೆರವು 
ಭೂತಳದಿ ಪರಸೇವೆಯೆಂಬುದು (ನೆಂಕಾರಾ. ೫-೫-೨೨), ಅವಳು 
ಕಾತರೆದಿಂದ "ನಿನ್ನ ಕೈ ಮುಂದೆ ಚಾಚು ರಂಗಣ್ಣ? ಎಂದಳು (ರಂಗರೋ. 
೧೮). ೬. ಉತ್ಸುಕತೆ; ಆತುರ; ಉತ್ಕೃಂಕೆ: “ನಿಸದಂ ಕಾತಳಮೆ 
ಕಾತರಂ ಕನಿವರರಿಂ” (ಕವಿಕಂ. ೨೪೬) ; ಸತಿಯನಾಕ್ಷಣದಿಂದಮಭೀಕ್ಷಿಪ 
ಕಾತರದೆಡೆಗೊಂಡು (ಕುಸುಮಾ. ೧೪-೧೧೬). ೭. ಅತಿ ಉತ್ಕೃಂಠಿತನಾದ 
ವ್ಯಕ್ತಿ; ದುಡುಕಿನವನು : ತನ್ನ ತವಕಕ್ಕೆ ನೆರೆವಾತನತಿಕಷ್ಟನೊತ್ತಂ 
ಬದಿಂ ಕೂಡುವಾತಂ ಮೂರ್ಹಂ ಮುನ್ನಮೆವಿ [ಪಾಕಾಂ. ಲಿ]ಕ್ಕಿ ನೆರೆ 
ವಾತಂ ಕಾತರಂ (ಮದತಿ. ೧೦-೭೯) ; ತಾನೆ ಕಡಂಗಿ ಪೊಂಗಿ ಮುಂದ 
ಯದೆ ಕಾತರ ನೀಟ್ದುಕೊಳೆನೆಂದಾ ಹರಿಣಾಕ್ಷಿಯನಿರದೆ ಕಾಳೆಗಕ್ಕೊಡರಿ 
ಸಿದೆಂ (ಪಂರಾಮಾ. ೧೦-೧೨೫). ೮. ಹೆದರಿದವನು; ಭಯಸ್ಥ : 
“ಭೀರು ಕರಂ ಕಾತರಂ ಭಯಸ್ಕಂ ತ್ರಸ್ತಂ? (ವಸ್ತುಕೋ. ೧೦೦-೧೨). 
೯. [ನಾಟ್ಕ] ಮೂವತ್ತೈದು ದೇಶೀಯ ಭೌಮ ಚಾರಿಗಳಲ್ಲಿ 
ಒಂದು: ಅಂದಂಬಡೆದಾ ತಾಣದೆ ಪಿಂದಣ್ಣೆಯ್ದಲೈ ಚಾರಿ ಕಾತರ 
ಮೆನಿಕುಂ (ಲಾಸ್ಯರಂ. ೬-೬೭). 


೧೭೦೭ 


5 


ಕಾತರಿಸು 


ಕಾತರವಾಗು - ಆತುರಪಡು; ಲವಲವಿಸು ; ಉತ್ಪುಕವಾಗು: 
ನನ್ನ ಕಿವಿಗಳು ನಿನ್ನ ಸುಮಧುರ ಸ್ವರವನ್ನು ಕೇಳುವುದಕ್ಕಾಗಿ ಕಾತರ 
ವಾಗಿವೆ (ಸೀತಾರ. ೧). [Ao.]4 
ಕಾತರಂಗಡಿ (ನಾ). ಸಾಂಬ್ರಾಣಿ ಮಾರುವವರ: ಅಂಗಡಿ (?): 
ಸ ಆಚೆಲ್ಹಾಕಿದರೆ ಈಚೆಲಿ ಗಮ್ಮನ್ನೋದೆ ಕಾತ[ಪಾಕಾಂ. ವಲ್ಲ ಫು] 
ರೆಂಗಡಿಲಿರುವೋ(ದೆ) ಸಾಂಬ್ರಾಣಿಯ ವಲ್ಲಕೆ ಕಂಕಣಕೆ ಅಣಿಮಾಡಿ 
(ನಾಸದ. ೧೨೩). [ಕಾತರ? + ಅಂಗಡಿ (4 ಅಂಗಾಡಿ)] 
ಕಾತರಗೊಳ್ಳು (ಕ್ರಿ). ೧. ಉತ್ಸುಕನಾಗು; ಆತುರಪಡು. 
೨. ವ್ಯಥೆ ಪಡು; ಕಳವಳಿಸು: ಆತನೂ ರಕ್ತದಲ್ಲಿ ಕೊಯ್ದ 
ಮಕ್ಕಳನ್ನು ಕಂಡು ಕಾತರಗೊಂಡನು (ರುಣಾರಾಣಿ. ೧೫). 
[ಕಾತರ + ಕೊಳ್ಳು, (ಆ ಕೊಳ್ಳ್‌)) 
ಕಾತರತೆ (ನಾ). ೧. ಉತ್ಕಂಠತೆ; ಉತ್ಸುಕತೆ: ಕಾತರತೆಯನಪ್ಪು ಕೆಯ್ಕೆ 
ಬಗೆ ನೋಡಿದನಾಕೆಯನಾ ಕುಮಾರಕಂ (ಪಂರಾಮಾ. ೪-೧೦); ವೃತ್ತಿ 
ಶಿಕ್ಷಣಕ್ಕಾಗಿ ಈಗ ಜನತೆಯಲ್ಲಿ ಹೆಚ್ಚಿನ ಕಾತರತೆ ಕಂಡು ಬರುತ್ತಿದೆ 
(ಶಿಕ್ಷ. ೧೯೫). ೨. ದಿಗಿಲು; ಅಂಜಿಕೆ; ಕಳವಳ: ಮಗನು ಇನ್ನೂ 
ವರೆಗೆ ಮನೆಗೆ ಬಾರದಿರುವುದನ್ನು ನೋಡಿ ಅವನಲ್ಲಿ ಕಾತರತೆ ಉತ್ಪನ್ನ 
ವಾಯಿತು'(ರಂಗರೋ. ೨೦೫). [ಸಂ. ಕಾತರತಾ]: 
ಕಾತರಪಡು (ಕ್ರಿ). ಉತ್ಸುಕತೆಯನ್ನು ಹೊಂದು; ಉತ್ಕಂಠಿತ 
ವಾಗು; ಲವಲವಿಸು : ಅವರನ್ನೂ ಕೃಷ್ಣೆಯನ್ನೂ ಎಂದಿಗೆ ನೋಡೇವು 
ಎಂದು ಕುರುದೇಶ ಕಾತರಪಡುತ್ತಿದೆ (ವಚಭಾ. ೬೬)- 
[ಕಾತರ + ಪಡು] 
ಕಾತರಿಕೆ ಕಾತರಿಕ್ಕೆ (ನಾ). ೧. ಉತ್ಕೃಂಕೆ; ಔತ್ಸುಕ್ಕ : ಆಲವರಿಸುವ 
ಕಡುವೇಟಿಗಾರ್ತಿಯ ಕಾತರಿಳೆಯಂ 'ಕಳೆಯಲ್ಪಡೆದೆವು (ಅರ್ಧನೇ. 
೫-೨ ವ). ೨. ದಿಗಿಲು; ಕಳವಳ: ಭಟರಿಗಂ ಕಾತರಿಕೆ ಭೀತಿಗಳ್‌ 
ಪೊದ್ದಿದವು (ತುರಂಗ. ೫೮-೪೯). ಕಾತರಿಕ್ಕೆ: ೧. ಆಮರ್ದಪ್ಪುವ 
ಕಾಯ್ಬು ಮೇಲುವಾಯ್ಡೊದಗುವ ಕಾತರಿಕ್ಕೆ.. . ಮೇಜಕಿದಪ್ಪಿದುದು 
(ಸೂಕ್ತಿಸು. ೧೪-೪೩). [ಕಾತರ + - ಇಕೆ] 
ಕಾತರಿಕ್ಕೆ "ಕಾತರಿಕೆ' ನೋ. 
ಕಾತರಿಗ (ನಾ). ೧. ಆತುರವುಳ್ಳವನು ; ಉತ್ಕುಂಕಿಯುಳ್ಳವನು : 
`ಕೌರವರಾಯನಲ್ಲಿಗೆ ಕಾಳೆಗದ ಕಾತರಿಗರಿವರಟ್ಟದರು ಭಟ್ಟರನು 
(ಕುವ್ಯಾಭೀ. ೧-೧); ಈ ಧರೆ ಸೂಳೆಯಾಗಿರಿ ದೂತಿ ತನ್ನೊಡತಿಗೆ ಬಪ್ಪ 
ಕಾತರಿಗರ ಕಲೆಯಾಂತ ಕುಂಟಣಿ (ಭರಚ. ೩೬-೮೪). ೨. ದುಡುಕು 
ವವನು; ಆತುರಗಾರ: ಪರವೆಣ್ಗಾಟಸಿ ಕದ್ದ ಕಾತರಿಗನ ಕರುಣ 
ರಹಿತ ಯಮನು ಕನಲಿ ಪಿರಿದು ನುಂಗಲು ಬೇಡವೇ (ಅನಂಚ. ೧೭-೪೧). 
[ಕಾತರ pt - ಇಗ] 
ಕಾತರಿಗತೆನ (ನಾ). ೧. - ಕಾತರಿಕೆ ೧: ಸಾರ್ವಭೌಮತೆಯ ಸಿರಿಗೆ 
ಪಾಂಡವರನ್ಮರಾದೊಡೆ ಮೇಆಕಿಯಲಜವುದೆ ನಿಮ್ಮ, ಸಿರಿ ಕಾತರಿಗತನ 
ವನು ಮಾಣು (ಕುವ್ಯಾಉ. ೯-೨೦). ೨. ದುಡುಕು ಸ್ವಭಾವ : 
ಮೋಹರವ ಬಯಸುವ: ಕಡುಮನದ ಕಾತರಿಗತನ ಬೇಡನೆಂದಳಿಂದು 
ಮುಖಿ (ಕುವ್ಯಾದ್ರೋ. ಓರಿಇ. ೨೭೮-೯ ಪರಿ.).  [ಕಾತರಿಗ +- ತನ್ನ] 
ಕಾತರಿಸು (ಕ್ರಿ). ೧. ಉತ್ಕೃಂಠಿತನಾಗು; ಹಂಬಲಿಸು : ನೆನೆದಿರುಳುಂ 
ಪಗಲುಂ ನಿನ್ನನೆ ಪೀನಮೊಜಲ್ಲು ಕಾತರಿಸುತ್ತುಂ (ಕವಿರಾ. ೨-೮೧); ಹಣ 
ಬಂಗಾರ ವಸ್ತ್ರಕಪ್ಪಡ ಬಟ್ಟಿ ಯಲ್ಲಿ ನೆಟ್ಟನೆ ಬಿದ್ದಿರಲು ಕಂಡು ಕಾತರಿಸಿ 
ಕೈ ಮುಟ್ಟ ಎತ್ತದ ಭಾಷೆ (ಆದವ.೫೨); ಕಾಯವಕರಗುತಿರ್ದಳು ಕಾತರಿಸಿ 
ಸದ್ದುರುವನಜಸುವ ವೇಥೆಯಲಿ (ಪ್ರಭುಲೀ. ೧೭-೨); ನಿನ್ನ ಬಣ್ಣನೆಗೇಳ್ಲು 
ಕಾತರಿಸುತಿದೆ . ಮನಂ ಕಾಂತಾರರಸಕ್ಕೆಳಸಿ (ಶ್ರೀರಾಮಾ, ೮೯-೩೧೪). 
108 


ಕಾತರೆ 


೨. ಸಿಡಿಮಿಡಿಗೊಳ್ಳು; ವ್ಯಗ್ರವಾಗು; ಉದ್ರಿಗ್ನಗೊಳ್ಳು : ಜಂಕರಿಸಂ! 
ಕಾತರಿಸಂ Bait ಬೆಕ್ಕ ಸಂಬಡಂ (ಅಜಿವು. ೫-೮೯) ; ಧರ್ಮ | 
ಬುದ್ಧಿಯ ಮೇಲೆ ಕಳವನಿಟ್ಟು ಕಾಪಟದು ಕಾತರಿಸಿ ನುಡಿಯೆ 
(ಪಂಚತಂ. ೧೭೧-೭) ; ಅತಿ ಕಾತರಿಸದಿರು ವಲಲ ಸೈರಿಸು ಸೈರಿಸಕಟಿನುತ 
(ಕುವ್ಯಾವಿ. ೩-೨೩); ಹಸಿದರಿಗೆ ಕಾತರಿಸದಿಕ್ಕು (ಸರ್ವಜ್ಞ. ೬೪೯). 
೩. ಕಳವಳಿಸು; ವ್ಯಥೆಪಡು; ಚಿಂತಿಸು: ಹೆಚ್ಚಿದಾನಂದಾತಿರೇಕಕೆ 
ಚಿತ್ತ ನೆಆಕಿಯದು ಹೂತು ಹಿಗ್ಗುವ ಪುಳಕರಾಜಿಗೆ ದೇಹ ಕಿಅಾದೆನುತ 
ಕಾತರಿಸಿದನು (ಕುವ್ಯಾದ್ರೋ. ೧೫-೨); ಶೋಕದ ಹೊರಿಗೆಯಲಿ ಕಾತರಿಸಿ 
ನಡೆದನು ನೃಪತಿ (ನಳಚ. ೫-೧೯). ೪. ಬೆದರು; ಅಂಜು: ಕಾತರಿಸಿ 
ಕಂಗೆಟ್ಟು ಸೀತದ ಭೀತಿಯಲಿ ನಿಲಲಾಜದೋಡಿದವೀತಿಹೋತ್ರನ ಮೇಲೆ 
ರವಿ ಮಿಕ್ಕವರ ಪಾಡೇನು (ತೊರರಾ. ೩-೨-೪); ತಳವಾಅರಿದೆ ಬಂದರೆಂದು 
ಕಾತರಿಸಿ ಬೆದೆಗಾತಿಯರನು ಬಿಟ್ಟಗಲುವ ವಿಟರುಗಳೆದೆಗೇಡನೇನ ಬಣ್ಣಿ 
ಸುವೆ (ಮೋಹತ. ೧೮-೨೫); ಕೋತಿಗಳ ಕಾಳಗೆಕೆ ಕಲಿಗಳು ಕಾತರಿಸು 
ವರೆ (ಕೌಶಿರಾ. ೩೪-೧೨). ೫. ತುಳುಕು; ಉಕ್ಕು: ಕಣ್ಣಾಲಿಯಲಿ 
ಕಾತರಿಸಿದವು ಜಲಬಿಂದುಗಳು ಪುರುಹೂತ ನಂದನನ (ಕುವ್ಯಾಕ. ೧೬-೮). 
[ಕಾತರ + -ಇಸ್ಕು) 
ಕಾತರೆ (ನಾ). ಅಂಜಿದವಳು ; ಕಳವಳಗೊಂಡವಳು: ಸಾಗರೆಯು 
ಕಾತರೆಯಾಗಿ ಮಾತಾಡಿಸಿದಳು (ದೇವಿಚೌ. ೧೦೭). (ಸಂ. ಕಾತರಾ] 
ಕಾತಲಾ (ನಾ). ಒಂದು ಬಗೆಯ ಮಿಾನಾನು : ಎರಡು ಕಡೆಯೊಳೂ 
ಎರಡು ಕಾತಲಾ ತೇಲಿ ಬಂದಿತ್ತು. ಅದರೊಳಗೊಂದನು ಗುರುಗಳೊ 
ಯ್ದರು, ಒಂದು ಗಿಣಿ ಒಯ್ದಿತ್ತು (ನಿಬಂಧ. 17, ೩೭೩). 
[< ಸಂ. ಕಾತಲ] 
ಕಾತಲಿಸು (ಕ್ರಿ). ಕಾತರಗೊಳ್ಳು ; ಆಸಕ್ತನಾಗು : ಕಾತಲಿಸಿ ವಿಸ 
ಯಂಗಳೊಳ್‌ ಪಂಬಲಿಸದ ಗುಣಮೈದಣುವ್ರತಂ ಜಿನಮತದೊಳ೯ 
(ಶಾಂಕಿಪು. ೧-೮೮). [ಆ ಕಾತರಿಸು] 
ಕಾತಳ, ಕಾತಳಿ (ನಾ). ಎ ಕಾತರ ೫: “ನಿಸದಂ ಕಾತಳಮೆ ಕಾತರಂ” 
(ಕವಿಕಂ.೨೪೬); "ಸಿಡಿಮಿಡಿ ಕಾತಳಮೆನಲೈ ತಳ್ಳಂಕ? (ಶಬ್ದಮಂ. ೫೧); 
« ಕಾತಳ ಮನೋಭ ಮೆಯಕ್ಕು? (ಕಶರ. ೨೨). ೨. ಹೆದರಿಕೆ; ಭಯ: 
« ಕಾತಳ- ಕಾತರ = ದಿಗಿಲು, ಗಲಿಬಿಲಿ” (ತದ್ಭಕೋ. ೬). ಕಾತಳಿ: 
*ಕಾತಳಿ [ಪಾಠಕಾಂ. ತಳ]ಯೆಂದು ಕಾತರಂ? (ಕಶಸಾ. ೩೦-೬೨೭); 
ಗಜೇಂದ್ರಂ ಭೂತಳಮಂ ತಿರುಗುತ್ತೆ ಬಲ್ವಾತಳದಿಂ ಕಳಲ್ಲು (ಹಾಲಾಸ್ಯ. 
೩-೧೭). [೮ ಸಂ. ಉತರ] 
ಕಾತಳಿ "ಕಾತಳ' ನೋ. 
ಕಾತಳಿಗೆ (ನಾ). - ಕಾತರಿಗ: “ಕಾತಳಿಗನೆನಲ್‌ ಕಾತುರಮಂ ತಳೆದಂ? 
(ಚತುನಿ. 11, ೯೪). [ಕಾತಳ + -ಇಗ] 
ಕಾತಳಿಗತೆನ (ನಾ). - ಕಾತರಿಗತನ: ಕಾತಳಿಗತನದ ಕಳವಳಿಕೆಯಿಂದ 
ತಲ್ಲಣಿಸುತ್ತ (ಮಂತ್ರಶ. ೧೨೯-೮). [ಕಾತಳಿಗ + - ತನ] 
ಕಾತಳಿಸು (ಕ್ರಿ). ೧. ಕಾತರಿಸು; ಹಂಬಲಿಸು; ಆತುರಪಡು. 
೨. ಕಳವಳಿಸು ; ವ್ಯಥೆಪಡು : ಕಾತಳಿಸಿಯೇಕಾರ್ನವದಲಿ ನೀಂ ಕಡು 
ಬಳಲಿ ಭೀತನಾದುದರಿಂದ ಕನ್ನ ಸ್ವರೂಪಮಂ ಪ್ರೀತಿಯಿಂ ತೋಟಕಸದೆ 
(ಲಕ್ಷ್ಮಭಾ. ೩-೧೪-೧೮). ೩. ಹೆದರು; ಅಂಜು: ಜಾತಸ್ಯ ಮರಣ 
ತಪ್ಪುದು ಯೇತಕೆ ಚಿಂತಿಸುವೆ ಬರಿದೆ ಹಣೆಯಲೆ ಬರದಿರೆ ಕಾತಳಿಸ 
ಬೇಡ ಮಾನವ ಭೀತಿಯ ಬಿಡು (ನೀಕಿಸಾ. ೪೩೫). 
[ಕಾತಳ + - ಇಸ್ಕು] 
ಕಾಶಿ, "ಖತ್ತಿ' ನೋ. 
ಕಾಶ್ಮಿ "ಕತ್ರ್ಯ' ನೋ. 


೧೭೦೮ 


— 
೦ 


40 


ಕಾದಂಬ 


ಕಣಶ್ಕಿ (ನಾ). ಆಶ್ರಯ; ನೆಲೆ (?) : ನೀತಿ ಮಂಟಪದೊಳಗೆ ಭೀತಿ 
ಶರಣರಿಗುಂಟಿ ಮಾತಿನಲಿ ಮೊದಲು ನೂರೊಂದು ಸ್ಥಲಗಳಿಗೆ ಕಾತಿ 
ನೀಯೆಂದ ಹರಳನಿಗೆ (ಕನ್ನಜಾ. ೨೩೮-೨೮). (2) 

ಕಾತ್ತಿ (ನಾ). ಗರತಿ; ಮುತ್ತಯ್ದೆ : ಆಕಳ ಹಾಲು ಕರೆಯಲಿ ಹರಿ 
ಯಾಗ ಕಾತೆದ್ದು ಮೊಸರ ಕಡೆಯಾಲಿ (ಜನಗೀ. ೬-೧); ನೂಕಿನ್ನು 
ಕೊಲ್ಲುದಕೆ ಕಾತೇರು ನಿಮಗೇನ (ಲೋಕಗೀ. ೧೩೬-೨೨); *ಕಾತಿ- 


ಹೊಂಡ; ಗರತಿ; ಗಂಗಾದೇವಿ? (ಜಾನಕೋ. ೩೬). [?] 
-ಕಾತ್ಮಿ (ಪ್ರ). ಒಂದು ಸ್ತ್ರೀವಾಚಕ ಪ್ರತ್ಯಯ. "ಬಿಂಕಕಾತಿ' ಪರಾ. 
[< -ಕಾರ್ಶಿ] 


ಕಾಶಿಕೆ, ಕಾದಿಗೈ(ನಾ).(ಕರಾ) ಕೃತ್ತಿಕೆಮಳೆ: ಕೇಳಿನ್ನುಕಾತಿಕೆಯ ಮಳೆ 
ಮುಗಿದು ಬಂದು (ಗಿಳಿವಿಂ. ೧೨೩-೪೦) ; ಸ ಕಾಲರ] ನುಗ್ಗೆ ತಿಂದರೆ 
ಕಾತಿಗೆ ಕಾಲದಲ್ಲಿ ಜಗಲಿ ತಿಂದಾನೇ (ಗಾಡಿ, ಕಾದಿಗ್ಗೆ : ಬೇಸಗೆಯ 
ಬೇಸರಂ ಬೀಸು ಕಾದಿಗೆಯೇ (ಗಿಳಿವಿಂ. ೪೮-೧). [ಆ ಸೆಂ. ಕಾರ್ತಿಕ] 

ಕಾತು "ಕಾಯ್ಕ್‌' ಪರಾ. 

ಕಾತುರ (ನಾ). ಆತುರೆ; ಉತ್ಕಂಠತೆ: ಅಜಸಿಕೊಂಡವನಿದ್ದೆಡೆಗೆ ಪೋಗಿ 
ನಾರಿ ನಾ ನೇಜಿ ಮೋಹಿಸಿದೆ ನಿನಗೆಂದು ಕರೆದೊಡೆ ಕಾತುರ ಪುಟ್ಟ ಲಜಕಿ 
ಯದು (ಕಂನವಿ. ೯-೧೪೧). [< ಕಾತರ] 

ಕಾತುರತೆ (ನಾ). ಕಾತರತೆ : ವೈರಿಯನ್ನು ಕೊಲ್ಲುವ ಕಾತುರತೆಯಿಂದ 
ಇಬ್ಬರ ಹೃದಯಗಳೂ ಮೂಕಾಗಿದ್ದವು (ಬಂಗಾಹೆ- ೭೨); ನಮ್ಮನ್ನು 
ಕಾತುರತೆಯಿಂದ ವಿಚಾರಿಸುತ್ತಾನೆ (ಡೆಂಗೂಲಿ. ೧). [« ಕಾತರತೆ] 

ಕಾತೆ (ನಾ). ಒಂದು ಬಗೆಯ ಭೂಮಿ: ಆ ಗ್ರಾಮಂಗಳಿಗೆ ಸಲುವ 
ಭೂಮಿಯ ನೀರುವರಿಯವೊಳಗಣ ಚತುಸೀಮೆಗೆ ಸಲುವ ಕಾತೆ ಕಾರು 
ಗದ್ದೆ ಮಕ್ಕಿ ಹಕ್ಕಲು ಕುಂಮರಿ ಕೊಡಗಿ ಕೋಹು ಕಾಡಾರಂಭ 
ಮುಂತಾಗಿ (ಎಕ. ೪1, ಕೊಪ್ಪ. ೫೧-೭; 1405). [?] 

ಕಾತ್ತಿಗೆ (ನಾ). ಕಾರ್ತಿಕಮಾಸ (?): ಲೋಕಾಖ್ಶ್ಕಳ ಅರಸರ್ತ್ವ್ತಮ್ಮಾ 
ವರ್ಷನಕ್ಕಾತ್ತಿಗೆ ಕಪುಲಿಕ್ಕುಜುಂಕ್ಳಿ ಭಟಾರಕ ಪೊಯ್ದ ಫೊನ್‌ ನೂಲು 


ಗದ್ಮಾಣಮೆ (ಎಕ. ೫, ಕೋಲಾರ. ೧೧-೩; 753). [ಆ ಕಾರ್ತಿಕ?) 
ಕಾತ್ಯಾಯನಿ (ನಾ). ೧. ಪಾರ್ವತಿ; ದುರ್ಗೆ: “ಗಿರಿಜೆ ರುದ್ರಾಣಿ 
ಯಂಬಿಕೆ ಕಾಳಿ ಮೇನಕಾತ್ಮರುಹೆ ಕಾತ್ಯಾಯನಿ ... ಶಿವೆಯೆನಲು ಗೌರಿ 


ಯಕ್ಕುಂ? (ಮಂಗರಾ. ೪-೧೨). ೨. ನಡುವಯಸ್ಸಿನ ವಿಧವೆ: (ಕಿ). 
೩. ಯಾಜ ವಲ್ಯ್ಯನ ಹೆಂಡತಿ. [ ಸಂ. ಕಾತ್ಯಾಯನೀ) 

ಕಾತ್ಯಾಯನಿಕೆ (ನಾ). ನಡುವಯಸ್ಸಿನವಳು: “ ಅರ್ಧವೃದ್ಧಾ, ಕಾತ್ಯಾ 
ಯನಿಕಾ-ಈ ೨ ಹರೆಯದವಳ್‌* ( ಹಲಾಯು. ೮೦-೩೩೦), *ನಡುಹರೆಯ 
ದವಳು ಕಾತ್ಕ್ಯಾ ಯನಿಯಕ್ಕು?(ಮಂಗರಾ.೮೯-೨), (ಸಂ. ಕಾತ್ಮಾಯನಿಕಾ] 

ಕಾದಂದೆ (ನಾ). (?) : ಮೆರುದೂರ ಮಾರನ್ನೆಯರ್‌ ವೆದಂಗದಿರ್‌ 
ಕಿತ್ತೂರ ವಯ್ಸರು ಕಾದನ್ನೆಯರ್‌ ಪೆರ್ವ್ವಯಲ ಕಪ್ಪಿವ್ವರು ಕೆದಟ 
ಯರು ಕುರ[ಬ]ರು ಗಣಿಯರು . , . ಸಾಕ್ಷಿ (ಇಆ. 2೭1೪, ೨೩೨-೫೮; 

ನೆಯ ಶತ). (1) 

Bi! ಬೂದುಬಣ್ಣದ ರೆಕೈಗಳುಳ್ಳ ಹಂಸಪಕ್ಷಿ, ಅಂಚೆ: 
“ಕಳಹಂಸಂಕಾದಂಬಂ? (ನಸ್ತು ಕೋ. ೪೨-೧೩); leu ಭೃಂಗರವಂ 
ಕೀರ ಚಕೋರ ಸಾರಸ ಮಯೂರಾರಾವದಿಂ ಬನ್ನಿಮಿತ್ತಿರಿಮೆಂಬಂತೆ 
ವೊಲಾಯ್ತು (ಸುಕುಮಾ. ೪-೪೪). ೨. ಕದಂಬನ ಸಕ ಕಡಹದ 
ಮರ. ೩. ಕದಂಬದ ಹೂ; ಕಡಹದ ಹೂವು. ೪. ಕದಂಬವಂಶಕ್ಕು 
ಸೇರಿದವನು. ೫. ಬಾಣ; ಅಂಬು. ದ, ೨: ಮತ್ತಮಾಘನಸಮಯಂ 

* : ನಳಿನಭವಾಂಗದಂತೆ ಕಾದಂಬ ವಿತತಾನೋದವಾಹಮುಂ (ರಾಜಶೇ. 
೪-೧೧೮ವ). 


ಕಾದಂಬರಿ 


ಕಾದಂಬ ಕಂಠೀರವ ಎ ಕದಂಬರಲ್ಲಿ ಸಿಂಹದಂತೆ ಇರುವವನು; 
ಒಂದು ಬಿರುದು: ಮಾರ್ಕ್ಕೊಲ ಭೈರವಂ ಸಮರಜಯಘಂಟಾರವಂ 
ಕಾದಂಬ ಕಣ್ಮೀರವಂ . .. ಶ್ರೀಮನ್ಮಹಾಮಣ್ಣಳೇಶ್ವರಂ ಕೀರ್ತಿವರ್ಮ 
ದೇವರ್‌ (ಸೌಇಇ. ೫೫, ೪೧-೧೦ ; 1068). ಕಾದಂಬ ಚಕ್ರಿ - ಕದಂಬ 
ವಂಶದ ಅರಸು: ಕಾದಂಬ ಚಕ್ರಿ ಮಯೂರ ವರ್ಮ್ಮ ... ನಾಮಾದಿ 
ಸಮಸ್ತ ಪ್ರಶಸ್ತಿ ಸಹಿತಂ (ಸೌಇಇ. XX, ೭೬-೧೧; 1118). [ಸಂ.] 
ಕಾದಂಬರಿ (ನಾ). ೧. ಕದಂಬಪುಪ್ಪದಿಂದ ಮಾಡಿದ ಮದ್ಯ. 
೨. (ಯಾವುದಾದರೂ) ಕಳ್ಳು; ಮದ್ಯ: “ಮೈಕೇಯಮಾಸವಂ.... 
ವಾರುಣ ಮದಿಷ್ಮೆ ಕಾದಂಬರಿ ಪ೦ಸ್ರವಣ ಕಲ್ಕಮೆನೆ ಕಳ್ಳೆನಿಕ್ಕುಂ” 
(ಮಂಗರಾ, ೬೫-೮). &. (ಮಾಲ್ಯವತ್ಪರ್ವತದಲ್ಲಿರುವ) ಒಂದು 
ನದಿಯ ಹೆಸರು : ಮುನಿನಿಕರೆ' ಸೇವಿತಮಪ್ಪ ಕಾದಂಬರಿಯೆಂಬ ಬೆಟ್ಟ 
ಪೊನಲಿಂ (ರೂಪಾ. ೨೮ ವ). ೪. ಬಾಣಭಟ್ಟನಿಂದ ಸಂಸ್ಕೃತದಲ್ಲಿ 
ರಚಿತವಾದ ಒಂದು ಗದ್ಯಕಾವ್ಯದ ಹಾಗೂ ಅದರ ಕಥಾನಾಯ 
ಕಯ ಹೆಸರು. ೫. ಗದ್ಯಕಥಾ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ 
ಪ್ರಕಾರ : ಕಾದಂಬರಿ ಕರತಲ ರಂಗಭೂಮಿ; ಅಂಗೈ ಮೇಲಿನ ನಾಟಕ 
ಶಾಲೆ (ಕಾನೂರು. i, ಅರಿಕೆ); ಕಾದಂಬರಿ ಎಲ್ಲ ಆಧುನಿಕ ಸಾಹಿತ್ಯ 
ಗಳಲ್ಲಿಯಂತೆ ಕನ್ನಡದಲ್ಲಿಯೂ ಅತ್ಯಂತ ಲೋಕ ಪ್ರಿಯವಾದ ಸಾಹಿತ್ಯ 
ಪ್ರಕಾರವಾಗಿ ಬೆಳೆದು ಬಂದಿದೆ (ನಡೆದಾ. 11, ೧೨೮೧). 
[ಸಂ. ಕಾದಂಬರೀ] 
ಕಾದಂಬಿನಿ (ನಾ). ಮುಗಿಲುಗಳೆ ಗುಂಪು; ಮೇಘಮಾಲೆ: “ಚಲಿ 
ಸುತ್ತಿರುವ ಪೊಸತಪ್ತ ಮುಗಿಲಮಾಲೆಯಂ ಕಾದಂಬಿನಿಯೆಂಬುದು ” 
(ಹಲಾಯು. ೧೧-೬೦) ; ಕೃತಿ ಕಾದಂಬಿನಿ ರಸಮಂ ಕ್ಲಿತಿಜ ಸಭಾಕ್ತಿತಿಗೆ 
ಸುರಿವ ಸಮಯದೆ (ರಾಜಶೇ. ೧-೩೭). [ಸಂ. ಕಾದಂಬಿನೀ) 
ಕಾದಂಬಿನೀನಾಥ (ನಾ). ಮೇಘಾಧಿಪತಿ; ಇಂದ್ರ: ಮಾರುತೀ ಪರ 
ಮೋದಾರ ದಾರನೊಳ್ಳೂಡು ನಲ್ಲನೊಳ್‌ ಸಾರ ಕಾದಂಬಿನೀನಾಥನಾ 
ಗೂಢಗುಣಧಾಮನೊಳ್‌ (ಕ ವಿರಾ. ೨-೧೨೨); “ಚಂದ್ರ” (ಕವಿರಾ. 
ಟಿಪ್ಪಣಿ). [ಸೆಂ. (ಕಾದಂಬಿನೀ + ನಾಥ) 
ಕಾದಗೆ "ಕಾಗದ' ನೋ. 
ಕಾದಮ್‌ ಕಣ್‌ (ನಾ). ಒಂದು ಸ್ಥಳದ ಹೆಸರು (?): ಪೂಲಿಕೆಜಕಿ 
ಕಾದಮ್‌ಕಣ್‌ ಮೊರೈಡಿ ವಾಡಿ ಕೊಮರ ಮಂಗಲ:ಕೆಜಕಿ ಪಳ್ಳಮ್‌' 
(ಮೈಆರಿ. ೧೯೨೪, ೪೦-೧೧೦ ; 799). [2] 
ಕಾದಮ್ಮ (ನಾ). ಒಬ್ಬಾತನ ಹೆಸರು : ನೂರ್ಪ್ರದಿಂಬರುಮಿಲ್ಲು 
ದಯೆಗೆಯ್ಯೆ ಕಚ್ಚವರ ಕಾದಮ್ಮನ ವುತವುರಂ ಬಿಡಿಸಿದೊಂ (ಇಆ. X11, 
೨೨೫-೯; 916). (?] 
ಕಾದರಾಯಿ (ನಾ). ಒಂದು ಬಗೆಯ ಬಟ್ಟೆ: ಕಪಡಾ ಜೀನಸುಗಳು 
.. ೯ ಕಲಿಕಾ; ೧೦ ಕಾದರಾಯಿ (ಮುಂಬವ್ಯಾ. ೧೪೧). 
(«- ಮರಾ. ಕಾದರಾ ಈ, / «ಇಂ. corduroy] 
ಕಾದಲ್‌,, ಕಾದಲೈ (ನಾ). ನಲ್ಮೆ; ಒಲವು; ಪ್ರೇಮ: ರತದ 
ಕಾದಲೆಸಾಆಕಿ ಪೊಡರ್ಪು ಮೇಟಕ್‌ದಪ್ಪಿದುದೆನೆ (ಸೂಕ್ತಿ ಸು. ೧೪-೪೭). 
ಕಾದಲೈ: ಕಣ್ಣ ನಗೆಯ ಸೆಲೆಯೊಲು, ಬಿರಿವೂಗಳ ಕಾದಲೆಯೊಲು 
(ಗಿಳಿವಿಂ, ೩೯-೩೪). 
[ದೇ. ॥ ತನಿ. ಕಾದಲ್‌ ; ತೆಲು. ಗಾದಿಲಿ) 
ಕಾದಲ್‌ (ನಾ). ಒಂದು ಬಗೆಯ ಸಸ್ಯ; ಕೂಳಗೆಡ್ಡೆ : ಒದನಿರ್ದ 
ಕಾದಲಂ ಬೆಲ್ಲದೊಳಂ ತುಪ್ಪದೊಳಮಟ್ಟು ತಿಂದೊಡಂ ... ಕ್ರಿಮಿ 
ಪೋಕುಂ (ಲೋಕೋಪ, ೯-೧೧೪) ; ಮುಗಿಲಿದಿರೇಜಕ ಕಾದಲಲರೇಜಕೆ 
ಪೊಲಂ ಪಸುರೇಣಕಿ ಕಾಡಮಲ್ಲಿಗೆ ನನೆಯೇಣಕ (ಜಗನಿ. ೪-9). [?) 


೧೭೦೯ 


0 


20 


35 


40 


“5 


ಜಾದಾಟಿ 


ಕಾದಲ (ನಾ). ೧. ಪ್ರೀತಿಪಾತ್ರನಾದವನು; ಇನಿಯ; ನಲ್ಲ; 
ಪ್ರಿಯತಮ: *ನಲ್ಲರ್ಕಳೋಪರ್ಕಳಾ ಪ್ರೀಿಯರೊಳ್‌ ಕಾದಲರ್‌ 
(ಕರ್ಣಾನಿ. ೬೩) ; “ಕಾದಲಂ ನಲ್ಲಂ ಇನಿಯಂ ಓಪಂ ಮನದನ್ನಂ- ಈ 
೫ ಪ್ರಿಯಂಗೆ ಪೆಸರ್‌? (ಕಶಸಾ. ೧೯-೩೮೯) ; ಸುಕೀರ್ತಿಯುಂ ಕಾದಲನ 
ನಿಯೋಗಂ ಕಾರಣಮಾಗೆ . .. ತನ್ನಂ ತಾನಿಜತಿದು ಸತ್ತಳ್‌ (ವಡ್ಡಾರಾ. 
೩೬-೨೭); ಕಾದಲಂಗೆ ಸಯ್ತಂಶಿರು ನಾಣ್ಣದೆಂದು... ಬುದ್ಧಿ ನೇಟ್ಜಂತೆ 
(ಪಂಪಭಾ. ೩-೭೮) ; ಕಾದಲನ ಕಾಲ್ವಿಡಿಪಿಂ ಕಳೆದಳ್‌ ಕನಲ್ಕೆಯಂ 
(ಚಂದ್ರಪು. ೮-೬೨) ; ಎಳಸಿ ಕಾದಲರೊಡನಿರುತಿಹರಲ್ಲಿ ಉದಲೆಯರು 
(ಈರಾಸಾಂ. ೩-೩೨). ೨. ಗಂಡ; ಒಡೆಯ; ಪತಿ: *ಕಾದಲನುಂ 
ನಲ್ಲನುಮೆಂನೀ ಧರೆಯೊಳಗಿನಿಯನೋಪನಾ ಮನದನ್ನಂ ಸಾದರದೆ ಪತಿಯ 
ಪೆಸರುಗಳ್‌ * (ಕವಿಕಂ. ೧೭೧), ಕಾದಲನಿಲ್ಲದ ಪೆಜಗೆ ನೋಯಿಪರೆ 
ನೀವೆನ್ನಂ (ಕಬ್ಬಿಕಾ. ೬೫); ಪಾಲ್ಗಡಲ ಮಗಳ ಕಾದಲನ (ರೇವಣ. 
೧೧೪-೧). 
ಕಾದಲಳ್‌ - ಪ್ರೀತಿಪಾತ್ರಳಾದವಳು; ನಲ್ಲೆ ; ಪ್ರೇಯಸಿ: ಒಲನಿ 
ನೊಳಾದ ಕಾಯ್ಬು ಮಿಣಿ ಕಾದೆಲನಂ ಬಿಸುಟಂತೆ ಫೋಪ ಕಾದಲಳ್‌ 
(ಪೆಂಪಭಾ. ೪-೧೦೮). [ಕಾದಲ್‌ +- ೪] 
ಕಾದಲೆ, "ಕಾದಲ್ಕ್‌' ನೋ. 
ಕಾದಲೈ (ನಾ). ೧. ಪ್ರೀತಿಪಾತ್ರಳಾದವಳು; ನಲ್ಲೆ; ಪ್ರಿಯೆ: 
ಕಾದಲೆಯೆಂದಿನಿಯಳ್‌ ತಾ ನೋಪಳೆಂದು ನಬ್ಗಳೆನಲ್ಕಂದನುನಯದಿಂ 
ಪ್ರಿಯೆ? (ಕವಿಕಂ. ೧೭೨); *ಕಾದಲೆಯನಲ್ಕೆ ಪ್ರಿಯೆತಮೆಗೊಪ್ಪಿದಭಿಧಾನ* 
(ಕಶರ. ೧೨೧); ಎಡೆವೋಸಾ ಜೋ ಡೆ ಕಾಮಂಗೆ. ಕಾದಲೆಯಕ್ಕುಂ 
(ಸಂಸಭಾ. ೪-೮೪) ; ಕಾದಲೆಯರುಗಳು ತಮತಮಗೆ ಘರ್ಮೊೋದಕದಿಂ 
ಮೈದೊಳೆದು (ನವಮೋ. ೧೧-೨೧) ; ಆ ನಿನ್ನ ಕಾದಲೆ,.ನಿನ್ನ ಹೊನ್ನ ಹಕ್ಕಿ 
(ತುಂಗಭ. ೧೦೩). ೨. ಹೆಂಡತಿ; ಮಡದಿ; ಸತಿ: ಕಾದಲೆವೆರಸೆಟ್ಟಂದು 
ಹೌ ಮಲ್ಲಣನೊಳಪೊಕ್ಕು (ಉದ್ಭಟ. ೧೨-೬೩); ಕಾದಲೆ ನಿನ್ನ ನೋಯಿ 
ಸಿದೆನಹುದು ಮಜಕಿಯಾ ದೊಡ್ಡ ನೋವ ನೀನೆಂದ (ಭರಚ. ೧೪-೭೬); 
ಉದಲೆ ನೋಳ್ಪುದೀತನ ಸಮಗ್ರ ಪರಾಕ್ರಮಮುರ್ಪಿ ಪೆರ್ಚುಗುಂ 
(ಶಬಶಂ. ೪-೬೭). [ಕಾದಲ್‌ * - ಎ] 
ಕಾದಲ್ಮೆ (ನಾ). ಒಲವು; ಪ್ರೀತಿ; ಸ್ನೇಹ: “ಕಾದಲ್ಮಿಯೆಂದು 
ಸ್ನೇಹಂ” (ಶಮದ. ಪರಿ.೨); ಎಣಕಂ ತಕ್ಕಟ್ಕಲು ಕೂರ್ಪೊಲಲುಂ 
ಕಾದಲ್ಮೆಯೆನ್ನಲಿವು ಸುಸ್ನೇಹಂ” (ಕವಿಕಂ. ೧೭೩); ಮೆಯ್ತೆರ್ಚಿ 
ಕಾದಲ್ಮಿ ಕೆಯ್ಮಿಗುವನ್ನಂ (ಕಾವ್ಕಾವ. ೮೦೧); ತಂತಮ್ಮ, ಮನದ 
ಮಚ್ಚರದ ಮಚ್ಚಿನ ಕಾದಲ್ಮೆಯಾಗಿ ಕೈಗೆಯ್ದು (ಅನಂಘು. ೧೨-೧೩ ವ) ; 
ತನ್ನಯ ಹೃಡಯದೊೊಳಗಿದ್ಯ ಕಾದಲ್ಮೆಯಿರವ ಕನ್ನಡಿಸಿ (ಸೌಂದಪು. 
೮-೮೨); ನಿನ್ನೊಂದು ಕಾದಲ್ಮೆಯಿಂ ಮುದಮಂ ತಾಂ ಗುಡಿಗಟ್ಟಿ (ರಸರ. 
೧-೫೨). (ಕಾದಲ್‌, + - ಮೆ] 
ಕಾದಳೆಕಾಂಡ (ನಾ). ಬಾಳೆಯ ಕಂಬ; ಕದಳಿಕಾಂಡ: ಕಾದಳ 
ಕಾಂಡೋರು ಗೆವೇಂದ್ರಕಂಧರಂ... ಧರಣೀಶಸೊನು ತಳೆದಂ 
ಸಾಶ್ಚರ್ಯ ಸೌಂದರ್ಯಮಂ (ಚಂದ್ರಪು. ೪-೭). 
[ಆ ಸೆಂ. ಕಾದಲಕಾಂಡ)] 
ಕಾದಳೊರ್‌ (ನಾ). ಒಂದು ಊರಿನ ಹೆಸರು: ಕಾದಳೂರ ಶ್ರೀ 
ವಿಕ್ರಮ ಗಾಮುಣ್ಣರುಂ ಕಲಿದುರ್ಗಗಾಮುಂಡರುಂ (ಎಕ.17, ೩೫-೭ ; 
800). [ಕಾದಳ + ಊರ್‌] 
ಕಾದಾಟ(ನಾ). ಕದನ; ಹೋರಾಟ: ಅವರ ಕಾದಾಟ ರಂಬಾಟಿ, ರಂಪ 
ಗಳು ನನಗೆ ಸರಿದೋರಲಿಲ್ಲ (ಆಲಹೂ. ೧೫೨) ; ಕಾದಾಟವನ್ನು ಲಕ್ಷ್ಮ 
ಪೂರ್ವಕವಾಗಿ ನೋಡಿದನು (ಬಂಗಾಹೆ. ೧೭). [ಆ ಕಾದಾಡು] 


ಕಾದಾಹಡು 


ಕಾದಾಡು (ಕ್ರಿ). ಕದನವಾಡು; ಹೋರಾಡು: ತರುಗಳ್‌ ಜೀನಿ 
ಗಳಲ್ಲವೇ ಪ್ರತಿಮೆಗಳ್‌ ಕಾದಾಡವೇ (ಸೋಮೇಶ. ೧೮); ಅಂತು 
ಕಾದಾಡುತಿರ್ಪ ಕೋಟಗಳಂ ಕಂಡು (ದಶಕು. ೧೧-೫೦ ವ); ರಾಷ್ಟ್ರದ 
ಕೀರ್ತಿಗೌರವಗಳನ್ನುಳಿಸಲು ಕಾದಾಡಬೇಕಾದ ಸ೦ದರ್ಭ (ಶಿಕ್ಷದ. ೩೮೪). 
[ಕಾದು + ಆಡು] 
ಕಾದಾಳಿ (ನಾ). ಕಾದಾಟವೇ ಶೀಲವಾದವನು; ಹೋರಾಟಗಾರ: 
ಕಾದಾಳಿ ಭಟರು ಡಬ್ಬಿಯ ಬಾಗಿಲಲ್ಲಿ ಮಾತ್ರ ಅದ್ಭುತ ಪರಾಕ್ರಮವನ್ನು 
ತೋರುತ್ತಾರೆ (ಕಯಾತ್ರೆ. ೩). [ಕಾದ್ಯು * -.ಆಳ್ಕಿ) 
ಕಾದಾಳ್ರನ (ನಾ). ಕಾದುವ ಪರಾಕ್ರಮ; ಯುದ್ಧಶೌರ್ಯ: 
ಬಜು ಬಡವು ಬಣಗುಗಳಂ ಕೊಂಡೆ ತಿಂದೆನೆಂದೊಡೊಂದು ಕಾದಾಳ್ತನಮೆ 
(ರಾಮಾಶ್ವ. ೧೪೪-೧೬). [ಕಾದ್ಯು + ಆಳ್ತನ] 
ಕಾದಿ "ಖಾದಿ? ನೋ. 
ಕಾದಿಗೆ (ನಾ). ಕಂದಕ; ಅಗಳ್ತೆ : ಸಾರವಸ್ತುಗಳಿಂ ನೆಣ್‌ದಂಭೋ 
ರಾಶಿಯೆ ಕಾದಿಗೆ ಕಾವನುಂ ಸೀರೆಪಾಣಿ (ಪಂಪಭಾ. ೪-೩೨). 
[< ಸಂ. ಖಾತಿಳಾ] 
ಕಾದಿಗ್ಗೆ "ಕಾತಿಕೆ' ನೋ. 
ಕಾದಿಯೂರ್‌ (ನಾ): ಒಂದು ಊರಿನ ಹೆಸರು: ಆತುಕೂರ್ಪ 
ನ್ನೆರಡುಂ ಬೆಳ್ಳೊಲದ ಕಾದಿಯೂರಮಂ ಬಾಳ್ಗೆ ಮೆಚ್ಚುಗೊಟ್ಟು 
(ಎಕ. 2%, ಮಂಡ್ಯ. ೪೧-೨೨ ; 950). 
[ಕಾದಿ *- ಊರ್‌] 
ಕಾದಿಸು (ಕ್ರಿ). ೧. ಕಾದಾಡುವಂತೆ ಮಾಡು; ಹೋರಾಡಿಸು: 
*ಕಾದಿಸು ಸಂಗರಕ್ರಿಯಾಯಾಂ ೫೨ (ಶಮಧಾ); `ಚಿತ್ರವಾಹನನೊತ್ತಿ 
ಫುಗುತ್ತನ್ನು ಕಾದಿಸೆ ಕಣ್ಹು (ಎಕ. ೪1೫, ಸೊರಬ. ,೧೦-೬ ; 800) ; 
ಸೋದರರೊಳ್‌ ಸೋದರರಂ ಕಾದಿಸುವುದು (ಅದಿಪ. ೧೪-೧೨೨) ; 
ಕುಕ್ಕುಟಾವಳಿಯನನುರಾಗದಿಂ ಕಾದಿಸುತೆ (ನಂಬಿರ. ೫-೧೧೧); ಮಗಧನೆ 
ತೊಡಕಿ ತೋಟಯ ಮಾಡಿ ಭೀಮನ ಕಾದಿಸಿದ ಪರಿಯ (ಕುವ್ಯಾಸ. 
೩-೩); ತಗರ ಉಾದಿಸುವ ಮಲ್ಲರ ಹೋರಿಸುತ್ತಿಹ . .. ರಾಜಪುತ್ರರು 
ಸೊಗಸಿದರು (ಕಂನವಿ. ೨-೭೬). ೨. [ಗಣಿತ] ಗುಣಿಸು: ಮತ್ತಂ 
ಕಾದಿಸು ಪೂಜಿಸು ಉತ್ತಮದಿಂ ಪೇಟ್‌ ಮೊದಲ ಗುಣಕಾರೆಂಗಳ್‌ 
(ವ್ಯವಹಾ.೧೦-೧೧). [ಕಾದು, * -ಇಸ್ಕು] 
ಕಾದು, (ಕ್ರಿ). ಹೋರಾಡು; ಯುದ್ಧಮಾಡು; ಕದನಮಾಡು : 
“ಕಾದು - ಯುದ್ಧೇ? (ಶಮಧಾ) ; ಪಲ್ಲವರಂ ಕಾದೆಉಂದು (ಮೈಆರಿ. 
೧೮೩೬, ೧೬-೧೧ ; 450); ಈತನೊಳ್‌ ಇದಿರ್ಚಿ ಕಾದುವ ಮರುಳ್ತನಂ 
ಬೇಡ (ಅದಿಫು. ೧೩-೫೭ ವ); ಬೇಡಿದರ್ಗಿಲ್ಲೆಂಬುದುಂ ಕಾದಿ ಸೋಲ್ವುದುಂ 
ಪೆಜವೆಣ್ಣಂ ಪೀಡಿಸುವುದು ಕನಸಿನೊಳಪ್ಪೊಡಮಿಲ್ಲಂ (ಗದಾಯು. 
೨-೭ ವ), ಕಾದಿ ಕೊಲುವೂಡೆ ಪಾಂಡುಸುತರು ಸಹೋದರರು (ಕುವ್ಯಾಉ. 
೧೦-೧೨) ; ಅತ್ತೆ ನಾದಿನಿಯಕೊಳಳುಕದೆ ಕಾದುವುನ್ಮತ್ತೈಯರೀ ಕೃತಿಗೇಳೆ 
» * * ಪತ್ತುಗೆವೆರಸಿ ಬಾಳುವರು (ಹದಿಬ. ೧-೫೮). 
[ಜೀ. ॥ ತಮಿ. ತುಳು. ಕಾದು] 
ಕಾದು (ನಾ). ಹೋರಾಟ; ಕದನ. "ಕಾದಾಡು;, "ಕಾದಾಳಿ? 
ಪರಾ. [ಆ ಕಾದ್ದು] 
ಕಾದು "ಕಾ' ಪರಾ. 
ಕಾದು "ಕಾಯ್‌? ಪರಾ. 
ಕಾದುವಟ್ಟಿ (ನಾ). ಒಂದು ಪ್ರದೇಶದ ಹೆಸರು: ಕಾದುವಟ್ಟಿಬೀರಯ್ಯರ 
ವೀರವನಳ್ಳಂ ತರಿಸಿ ಶ್ರೀ ಕಲ್ನಾಟುಗೊಟ್ಟರ್‌ (ಎಕ. ೫1, ದೇವನ. 
೧೦-೧೪; 948). "ಕಾಡುವೆಟ್ಟಿ” ಸರಾ. [2] 


೧೬೧೦: 


20 


50 


40 


45 


ಕಾನಡಾ 


ಕಾದುನೆಟ್ಟ (ನಾ). ಒಂದು ಸ್ಥಳದ ಹೆಸರು (?) : ಕಾದುವೆಟ್ಟಿ ಜಗ 
ತುಂಗಗಾವುಣ್ಣನ ತಮ್ಮ ಕಾದ ಸುರಲೋಕ (ಎಕ. ೩1, ಹೊಳಲೈ. 
೧೩೫-೪; 527). (2) 
ಕಾದುಹೆ (ನಾ). ಕಾದಾಡುವಿಕೆ; ಯುದ್ಧ : “ತುಮುಲ, ರಣ 
ಸಂಕುಲ - ಬೆರಸಿ ಕಾದುಹ”? (ನಾಚಿರಾ. ಕಿ). [ಕಾದು +- ಹೃ] 
ಕಾದ್ರವೇಯ (ನಾ). ೧. ಕದ್ರುವಿನ ಮಗ; ನಾಗ: ದೈತ್ಮಪತಿ 
ಪಾತಾಳಕಿಳಿದನು [ಕಾದ್ರವೇಯಾಧೀಶ ಪಾಲಿತದ] (ಉರ ರಾ. ೭-೪೧). 
೨. ಹಾವು; ಸರ್ಪ: “ಕುಂಡಲಿ ಕಾದ್ರನೇಯನಹಿ ನಾಗಂ ವ್ಯಾಳ 
ನಾಶೀನಿಷಂ” (ವಸ್ತು ಕೋ. ೧೯-೭) ; ಅಖಿಳ ಕಾದ್ರವೇಯ ವಿದ್ರಾವಣಂ 
- * * ಮುಕುಂದನಂ ಕಂಡು (ಸಂಚತಂ. ೧೬೧-೭). [ಸಂ.] 
ಕಾನ್‌, ಕಾನ್ಶ, ಕಾನಿ, ಕಾನು (ನಾ). ೧. (ಜಿಟ್ಟದೆಡೆ ಇರುವ) 
ಕಾಡು; ಅಡವಿ; ಕಾನನ: ಬಳೆದಲೆದಾ ಶಾನ್‌ ಮಲೆಗಳನ್‌ ಆನ್‌ 
ಮಜಕಿವೆವಷೆ ಬನವಾಸೀ (ಅಶ್ವತ್ಥಾ. ೪೮೯) ; ಅಲೆವಯತ್‌ ಕಡಲನ್‌ ಕಾನ್‌ 
ಮಲೆವೀಡನ್‌ (ಅಂತಿಗೊ. ೩೬-೭೨೭). ೨. ಮಂದವಾಗಿರುವಿಕೆ; 
ದಟ್ಟಣೆ; ಸಾಂದ್ರತೆ. "ಕಾನಿಡು' ಪರಾ. ಕಾನ : ೧. ಚರಚ್ಛಿತ್ರ 
ಮಿಂದೆಲ್ಲಿ ಅಸುಗೆಯಾ ಕಾನಂ (ಗಿಳಿವಿಂ. ೧೧೭-೪). ಕಾನಿ: ೧. ಹಡು 
ವಲುನನ್ನ ನವನ ಬಡಗಲು ಕಾಫಿ ಮೂಡಲು ಸೇತುವಿಂಗೆ ಹೊಂಡದಾರಿ 
(ಎಕ. ೪, ಹಾಸನ. ೧೧೬-೪೮ ; 1123); ಕಾನಿಯಂ ಮೂಡಲು 
ತೋಟ ಕಮ್ಮ ೪೫೦ (ಸಗಇಇ. 23-1, ೨೩೩-೫೭; 1159) ; ಕಿಣುಹಾಳ 
ಕಾನಿಯ ಬಳಿಯ ಗದ್ದೆ (ಎಕ. ೪1, ತರೀಕೆ. ೬೧-೫೧ ; 1154) ; ಹಿರಿಯ 
ಕುಜುವದ ಕಾನಿಯ ಬಳಿಯಗದ್ದೆ (ಎಕ. ೫1, ಹೊಳಲ್ಕೈ, ೧೨೧-೫೨ ; 
1240). ಕಾನು : ೧. ಕಾನೊಳಹೊಕ್ಕು ಕಾಲ್ಗೆಡದೆ (ಪ್ರಭಂಜ. ೨-೭೩) ; 
ಮೆಕಲಮಕ್ಕಿ ಕಾನು ಕಾಡಾರಂಭ (ಬೊಂಕಶಾ. ೧೯೩೬. ಸಿರಸಿ. ೧೨೪-೨೩ ; 
1521) ; ಅಲ್ಲಿಂದ ತಳರ್ದು ಬಹು ಕಾನು ಕಾನುಗಳೊಳಂ ... 
ನೋಡುತ್ತ (ಪ್ರಭುಪು. ೮-೧೮೦) ; ಪರಿವಾರ ಸಹಿತಲೆ ಬಿದ್ದು ಕಾನುಮರ 
ಪುಡಿಯಾಗಿ (ತುರಂಗ. ೨೬-೩೪) ; ಗಿರಿಕೊಳ್ಳೆ ಕಾನುಗಳ ಬಾಯ 
ನುಡಿಸಿದೆ ಕೊಳಲು (ನೆಲಮು. ೪೧). 
(ದೇ. ॥ ತಮಿ. ಕಾನ್‌, ಕಾನ; ಮಲ. ಹುಳು. ತೆಲು. ಕಾನ] 
ಕಾನ್‌ಮಿಗ (ನಾ). ಕಾಡುಮೃಗ: ಅಳ್ವನವನ್‌ ಕಾನ್‌ಮಿಗಮನ್‌ 
(ಅಂತಿಗೊ. ೧೬-೩೨೬). [ಕಾನ್‌ 4 ಮಿಗ] 
ಕಾನ; "ಕಾನ್‌? ನೋ. 
ಕಾನ್ಯ (ನಾ). ಕಿವಿ. "ಕಾನಬಾವಲಿ? ಪರಾ. 
[<4 ಓಂ. ಮರಾ. ಕಾನ್‌] 
ಕಾನಕ (ಗು). ಕನಕಕ್ಕೆ ಸಂಬಂಧಿಸಿದ; ಚಿನ್ನದಿಂದ ಮಾಡಿದ 
` ಚಿನ್ನದ: ಕರದೊಳ್‌' ಕಾನಕ ಚಾಮರಂಬಿಡಿದು (ಶಬಶಂ. ೧-೭೮). 


[ಸಂ.] 
ಕಾನಕಲ್ಲಟೆ (ನಾ). (ಕರಾ) ೧. ಒಂದು ಬಳ್ಳಿಯ ಹೆಸರು. ೨. ಅದರ 
ಕಾಯಿ. (2) 


ಕಾನಕಾನಉತ್ತತ್ತಿ (ನಾ). (ಉಕ). ಒಬ್ಬನನ್ನು ಕೂರಿಸಿ ಅವನ 
ಕಾಲುಗಳ ಮೇಲೆ ಕೈಯಿಡಿಸಿ ಅದರ ಮೇಲೆ ಹುಡುಗರು 
ಜಿಗಿಯುವ ಆಟಿ: (ಕಿ). (?] 
ಕಾನಗು (ನಾ). ಒಂದು ಜಾತಿಯ ಮರ; ಹೊಂಗೆಯ ಮರ: (ಕಿ). 
[+ ತೆಲು. ಕಾನುಗು) 
ಕಾನಡಾ (ನಾ). [ಸಂಗೀತ] ಒಂದು ರಾಗದ ಹೆಸರು: ದೇಶೀಯ 
ರಾಗಗಳು:. . . ಬೇಹಾಗ್‌, ಕಾನಡಾ (ಸಂಗೀಡಂ. ೩೫), 
[4 ಮಠಾ. ಕಾನಡಾ; ಒಂ. ಕಾನ್ಹಡಾ] 


ಕಾನತೇರು 


ಕಾನತೇರು (ನಾ). ಅರಿಸಿನ: ಉಭಯಂ ಗರೀರ ಕಾನತೇರಿನಿಂದ ಗೂ 
(ಮೈಆರಿ. ೧೯೪೩, ೪೪-೬೪ ; 1711). [4 ಶಮಿ. ಕಾನತ್ತೇಜು) 

ಕಾನನ (ನಾ). ಕಾಡು; ಅಡವಿ; ಅರಣ್ಯ: *ಕಾನನದಲ್ಲಿ ಕಾಡು 
ಪಳು ಬಿಂಜವಡವಿಯುಮೆಂದು ” (ಶಬ್ದಮಂ. ೨೨); ಚೋರ ವಿಭಾ 
ವಸುಗಳ ಭಯದಿಂದಾಕ್ರಂದಿಸುವಂ ಕಾನನದೊಳ್‌ (ಜಾತತಿ. ೧೯-೩೬); 
`ಧ್ಯಾನವಿಲ್ಲದವ ಕಾನನಕ್ಕೆ ಹೋದರೇನು (ಗಾದೆ). (ಸಂ. 

ಕಾಸನಗಳೆ (ಕ್ರಿ). ಅಡನಿಯನ್ನು ದಾಟು: ಇಳೆಯಮರರಲ್ಲಲ್ಲಿ ಗಿರಿ 
ವನಗಳ ನಿರೀಕ್ಷಿಸಿ... ಕಾನನಗಳೆದು [ಪಾಠಾಂ. ವಿಡಿದು] ಬೇಗದಲಿ 
(ನಳಚ. ೮-೧೨). [ಕಾನನ * ಕಳ್ಳೆ (ಆ ಕಟಿ) 

ಕಾನನಚರ (ನಾ). ಕಾಡಿನಲ್ಲಿ ತಿರುಗುವವನು; ವನಚರ; ಬೇಡ: 
ಕಾನನಚರ ಸಮರದೊಳಭಿಮಾನಮನುಳಿ (ಶಬಶಂ. 9-೩೪). [ಸಂ.] 

ಕಾನನವಚನ (ನಾ). ಕಾಡು ಹರಟಿ; ವ್ಯರ್ಥವಾದ ಮಾತು; 
ಹುರುಳಿಲ್ಲದ ನುಡಿ: ದಾನಿಗಳ ದಾನಿಯೆನಿಪೀ ಶ್ರೀನಿಧಿ ನೀನಿರ್ದು 
ಮೆನಗೆ ಕೊರೆಯುಂಟಾಗಲ್‌ ಮೌನಿಗಳ: ಗೀತಮೆಲ್ಲಂ ಕಾನನವಚನಂ 
ಗಳೆಂಬ ಪೆಂಪಂ ಪಡೆಗುಂ`(ವಸ್ತ ವಂ. ೧೪-೧೦೯). [ಕಾನನ -- ವಚನ) 

ಕಾನನಾಂತಕ (ನಾ). ೧. ಅರಣ್ಯವನ್ನು ಹಾಳುಮಾಡುವವನು 
೨. ಬ್ರಹ್ಮನ ತಲೆಯನ್ನು (ಮುಖವ ನ್ನು) ಕತ್ತರಿಸಿದವನು. 
೧,೨: ಹರನಂತೆಕಾನನಾಂತಕರ್‌... ಕಿರಾತರು ನೆರೆದರು (ಹಚಕಾ. ೫-೪). 
ಕಾನನಾರಿ' ಪರಾ. [ಕಾನನ * ಅತಂಕ; ಕ್ಕ + ಅನನ * ಅತಂಕ) 

ಕಾನನಾಂತರ (ನಾ). ಕಾಡಿನ. ಒಳಭಾಗ, —ಮಧ್ಯ: ಕಾನನಾಂತರ 
ದೊಳಗೆ ಚಂದ್ರಕಳೆಯಂತೆ (ಕಎಪು. ೩೪) ; ರೋಂಕರಿಸಿದೆತ್ತು ಕುಸುಮಿತ 
ಕಾನನಾಂತರಂ (ಶ್ರೀರಾಮಾ. ೧೫-೪೦೧). [ಕಾನನ 4 ಅಂತರ] : 

ಕಾನನಾನುಭವ (ನಾ). ಅರಣ್ಯವಾಸದ ಅನುಭವ; ಅಡವಿಯ ಅನು 
ಭವ: ಕಾನನಾನುಭವಕ್ಕೆ ಕಡೆಯಿನ್ನೇನು ನಮಗೆನುತ .. .ಕುಂತೀತನಯ 
ರಿದ್ದರು ಪರ್ಣಶಾಲೆಯಲಿ (ಕುವ್ಯಾಅ. ೨೩-೩). [ಕಾನನ *- ಅನುಭವ] 

ಕಾನನಾರಿ (ನಾ). ಕಾಡಿಗೆ ಶತ್ರುವಾದವನು ; ಕಾಡಿನ (ಜೀವಿಗಳ) 
ಶತ್ರು: ನೆರೆದುದು ಕಾನನಾರಿಗಳೆನಿಪ್ಪ ಶಬರಾಧಿಪರು (ಹಚಕಾ. ೫-೨). 

[ಕಾನನ + ಅರ್ಕ] 
ಕಾನಬಾವಲ್ಲಿ, (ನಾ). ಕಾಡಿನ ಬಾವಲಿ ಹಕ್ಕಿ. 
[ಕಾನ (ಆ ಕಾನ್‌) * ಬಾವಲಿ] 
ಕಾನಬಾನಲ್ಲಿ (ನಾ). ಕಿವಿಯಲ್ಲಿ ಧರಿಸುವ ಒಂದು ಆಭರಣ: (ಕಿ). 
[ಕಾನ್ಯ * ಬಾವಲಿ] 

ಕಾನಲ್‌ (ನಾ). ಕಾಡು; ಅಡವಿ; ಅರಣ್ಯ: ಕಾನಲ ಬಾನಲ ನೀರಂ 

ಮೀನೊಲ್ಲುಂ ರಾಜಹಂಸನೊಲ್ಲುಮೆ (ಕವಿಚ. 11, ೨೬೩, ಯೋಗಾಮೃತ). 
[ಕಾನ್‌ * -ಅಲ್ಫ್‌ :/ ತಮಿ. ಕಾನಲ್‌] 

ಕಾನಶಿರಿಕುಚ್ಚು, ಕಾನಶಿಲ್‌ಕುಚ್ಚು (ನಾ). (ಬಸವನ) ಆಭರಣ 
ಗಳಲ್ಲಿ ಒಂದು: ಮೂಗುದಾರ ತುಂಡು ೨ ಕಾನಶಿರಿಕುಚ್ಚು, ೨ ಕೊಂಬಿನ 
ಅಣಸು (ಎಕ. ೫1೪, ನಂಜನ. ೨೮೯-೭ ; 1847). ಕಾನಶಿಲ್‌ ಕುಚ್ಚು: 
ಮೂಗುಧಾರ ತುಂಡು ೨ ಕಾನಶಿಲಿಕುಚ್ಚು ೨ ಕೊಂಬಿನ ಅಣಸು 
(ಎಕ. 21%. ನಂಜನ. ೨೮೯-&; 1847). [? + ಕುಚ್ಚು] 

ಕಾನಶಿಲ್‌ಕುಚ್ಚು "ಕಾನಶಿರಿ ಕುಚ್ಚು” ನೋ. 

ಕಾನಸೊಪ್ಪು (ನಾ). ಒಂದು ಬಗೆಯ ತೆರಿಗೆ. ಐ ಕಾಡುಸೊಪ್ಪಿನ 
ಮೇಲಿನ ತೆರಿಗೆ: ಕೊಳಗುಪ್ಪೆ ಪೆಲ್ಚವಸಿ ಅರ್ಥಂ ಕಾನಸೊಪ್ಪಿನರ್ದ್ವಂ 
ವಾರರ್ದ್ವಂ ಕರ್ಸಪಿಣ್ಣಂ ನೂಣಿರ್ಪತ್ರೆಣ್ಣು ಕೊಂಬೆಗಾರೊಡಂ ಪಡೆಯಂ 
ಮೆಣ್ತು ಮೂಡೆ 'ಜಮಳಿ ಒನ್ನು (ಎಇ. 2೧1, ೨೯-೧೪ ; 8ನೆಯ ಶತ). 

[ಕಾನ (ಆ ಕಾನ್‌) 4 ಸೊಪ್ಪು) 


೧೬೭೧೧ 


ಶಾ 


30 


35 


45 


ಕಾನೊಡ್ಡು 

ಕಾನಿ "ಕಾನ್‌? ನೋ. 

ಕಾನಿಡು (ಕ್ರಿ). ಮಂದೈಸು; ದಟ್ಟವಾಗು; ನಿಬಿಡವಾಗು (?): 
ಕಾನಿಡುವ ಕಬ್ಬೊಗೆಯ ಚೂರಿಸುವಾನನದ ... ಬಸಿವ ವಿಸದಲಿ 
ಬಂದುದುರಗಾಸ್ತ್ರ (ಕುವ್ಕಾಕ, ೨೫-೧೮).  [ಕಾನ್‌? + ಇಡು] 

ಕಾನೀನ (ನಾ). ೧. ಮದುವೆಯಾಗದವಳ ಮಗ; ಕನ್ಯಾಪುತ್ರ. 

೨. ಕರ್ಣ: ಕಾನೀನಂ ಬಂಡೆತ್ತಿ ಬಿಲ್ಲನೇಜಸಿ ತೆಗೆಯಲ್‌ ತಾನಾರ್ತನಿಲ್ಲ 

(ಸಂಸಭಾ. ೩-೬೦). ಕಾನೀನಂ ದ್ರೋಣ ನದೀಸೂನುಗಳಲಕಿದಿಂಬಲಕಕ್ಕೆ 

ಪೆಅರೆನಗಿಲ್ಲ (ಗದಾಯು, ೩-೬೬) ; ಅರ್ಥಿಜನತಾ ಕಾನೀನಂ ಧರೆಗೆ ನೆಗಳ್ದ 


ಬಲ್ಲಾಳನೃಪಂ (ಎಕ. 11, ೩೮೪-೯; 1135). &. ನಿ: [ಸಂ.1 
ಕಾನು "ಕಾನ್‌' ನೋ. 
ಕಾನುಡಿ (ನಾ). ಕಾಡುಮಾತು; ಕೆಟ್ಟಿನುಡಿ (?); ಮುಖಮುಂ 


ಕಮಲಾಕರಮುಂ ಸುಖವಾ ಕಾನುಡಿಯ ರಚನೆ ಹೃದಯಸ್ಥಾನದಿ 
(ಸಂಚಶ. ೩೪-೬೮). [ಕ್ಯಾ + ನುಡ್ಡಿ) 

ಕಾನುತೋಟಿ (ನಾ). ಕಾಡಿನ ಪಕ್ಕದಲ್ಲಿರುವ ತೋಟ (?) : ಹಿಂದು 
ಹಿಂದಕ್ಕೆ ಜಾರುತ್ತಿದ್ದ ಕಾನು ತೋಟಗಳನ್ನು ಹಳದಿ ಬಣ್ಣದ ರೈಹೊಲ 
ಗಳನ್ನೂ . .. ನೋಡುತ್ತ ನಿಂತನು (ಪುನರು. ೪೬೬). 

[ಕಾನು (ಆ ಕಾನ್‌) * ತೋಟ (ಆ ತೋಂಟ)] 

ಕಾನೂ (ನಾ). - ಕಾನೂನು: (ಕಿ). [.- ಮರಾ. ಕಾನೂ] 

ಕಾನೂನು (ನಾ). ಕಟ್ಟಳೆ; ನಿಯಮ; ಕಾಯಿದೆ: ಅವುಗಳಲ್ಲಿ 
ಮಡ್ರಾಸು ಸೀಮೆಯ ನ್ಮಾಯ ವಿಮರ್ಶೆಯ ಕಾನೂನನ್ನು ಅನುಸರಿಸಿ 
ಆಡಳಿತವು ನಡೆಯುತ್ತಿತ್ತು (ಮಹಾವಂ. 11, 45) ; ಕಾನೂನಿಗೆ ವ್ಯತಿರಿಕ್ತ 
ವಾಗಿ ಆಚರಿಸಲು ಬರುವಂತಿಲ್ಲ (ದೇಶಧು. ೪0). ಜನರು ಸುಳ್ಳು ಹೇಳಿದರೆ 
ಆದು ಕಾನೂನಿನ ದೋಷವೆ (ಅಕಾರ. ೬೭). 

[4--ಅರ. ಹಿಂ. ಮರಾ. ಕಾನೂನ್‌] 

ಕಾನೂನುದಾರ (ನಾ). ಕಾನೂನುಗಳನ್ನು ಬಲ್ಲವನು; ಕಾಯ್ದೆ 
ಪಂಡಿತ: ಭಾರಿ ಕಾನೂನುದಾರನ ಹಾಗೆ ಮಾತಾಡ್ತಿಯಲ್ಲೊ 
(ಬೆಳುಮ. ೧೫೩). [ಕಾನೂನು + -ದಾರ್ಯ] 

ಕಾನೂನುಬಾಹಿರ (ನಾ). ಕಾಯ್ದೆಗೆವಿರುದ್ಧ ವಾದುದು, ಅಕ್ರಮ 
ವಾದ್ದು: ಅಂಥ ಶಿಕ್ಷೆ ಕಾನೂನುಬಾಹಿರವೆಂದು ವಾದಿಸಿ... ಪಕ್ಷವಹಿಸಿ 
ಕೊಂಡಿದ್ದೆನು (ಪುನರು. ೨೦೭). [ಕಾನೂನು * ಬಾಹಿರ] 

ಕಾನೂನು ಭ್ರಷ್ಟ (ನಾ). ಕಾನೂನಿಗೆ ಹೊರತಾದವನು ; ಶಾಸನ 
ವನ್ನು ಮಾರಿದವನು : ಕಾನೂನು ಭ್ರಸಷ್ಟನಾಗಿ ಪೋಲೀಸರ ಹೊಂಚು 
ಸಂಚುಗಳಿಗೆ ಗುರಿಯಾಗಿರುವ ವ್ಯಕ್ತಿ ಮೂರುಹೊತ್ತು ಅನೇಕ ಕೋಟಲೆ 
ಗಳನ್ನ ನುಭವಿಸಬೇಕಾಗುತ್ತದೆ (ಪುನರು. ೩೮೮), [ಕಾನೂನು * ಭ್ರಷ್ಟ) 

ಕಾನೂನುಮದುನೆ (ನಾ).* “ಮತ. ಸಂಸ್ಕಾರವಿಲ್ಲದೆ, ಕೇವಲ 
ಒಪ್ಪಂದದ ಕಟ್ಟಳೆಯನ್ನನುಸರಿಸಿ ನಡೆಸಿದ ಮದುವೆ ; ಶಾಸನಿಕ 
ವಿವಾಹ” (Civil Marriage. ಇಂಕನಿ). [ಕಾನೂನು + ಮದುವೆ) 

ಕಾನೂನುಮುರುಕ (ನಾ). ಕಾಯಿಡಿ ಭಂಗಮಾಡುವವನು : 
ಕಾನೂನು ಮುರುಕರ ಮಾರ್ಪಾಟುಗಳನ್ನು ತಮಗೆ ತೋಚಿಹಂತೆ 
ಕಾನೂನಿನ ಪ್ರಕರಣಗಳಿಗೆ ಹೊಂದಿಸಿಕೊಂಡು ಅನರನ್ನು ಅಪರಾಧಿ 
ಗಳೆಂದು ಕರೆದು. . . ಅಟ್ಟುತ್ತಿದ್ದರು (ಪುನರು. ೫೫೩). 

[ಕಾನೂನು * ಮುರುಕ (೮ ಮುಜಕಿಕ)) 

ಕಾನೆ "ಖಾನೆ? ನೋ. 

ಕಾನೊಡ್ಡು (ಕ್ರಿ). ದಟ್ಟಿಸು(?): ಕಾಲುಂಗುರದಕ್ಕನ ಕರೆಯೋಕೆಬಂದಾ 
ರೇನೆ ಕಾನೊಡ್ಡಿ ಹುಯ್ಕೊೋ ಮಳೆರಾಯ, ನಮ್ಮಕ್ಕನ ಹೋಗೋ ಪಯಣಾವ 
ಉಳಿಸಪ್ಪ (ಗೌರಪ. ೧೮), "ಕಾನಿಡು' ಪರಾ. [ಕಾನ್‌ * ಒಡ್ಡು] 


ಕಾನೋಲೆ 


ಕಾನೋಲೆ (ನಾ). ಕರಚೀಕಾಯಿ; ಕರ್ಚಿಕಾಯಿ: ಹೂರಣದ | 
ಇಲ್ಲವೆ ಹೋಳಿಗೆ ಮಾಡಿದರೆಂದರೆ ಅದರೊಡನೆ ಒಂದು ಕಾನೋಲೆ 
ಇದ್ದದ್ದೇ (ಸ್ಮೃತಿಚಿ. ೩೮೦). [«- ಮರಾ. ಕಾನೋಲಾ, ಕಾನೋಲೀ) 

ಕಾಪಟಕ (ನಾ). ೧. ಕಪಟಿ; ಮೋಸಗಾರ; ವಂಚಕ; ಮಾಯಾವಿ: 
“ಜಾಲಿಕನೆನೆ ಕಾಪಟಕಂ? (ವಸ್ತುಕೋ. ೬೪-೭೬). ೨, ಹೊಗಳು | 5 
ಭಟ್ಟಿ: ನಟವೈದ್ಯಗಾಯಕ ಮೂಕಬಧಿರ ಕಾಪಟಕ ತಾಪಸ ನರ್ತಕಾಂಧ 
(ಮುನಿವಂ. ೧-೧೧೭). (ಸಂ. ] 

ಕಾಪಟಗೆ, ಕಾಪಾಟಕ (ನಾ). - ಕಾಪಟಕ ೧: ಶ್ರಿಜನ್ಮೋಹಕ ತಿಲಕ 
** ೬ ಬಂದನಲ್ಲಿಗಾ ಕಾಪಟಿಗಂ (ದಶಕು. ೬-೧೩೧); ಮೇಗಜೀಯ 
ಮೋಹದಲಿ ಕಾಪಟಿಗನಟ್ಟದರೆ ಘನಚಿದ್ರೂಪನೈದಿದನು (ನಿಭಾಗ| 
೧೦-೯೮-೨). 'ಕಾಪಾಟಕ : (8). 

[ಆ ಸಂ. ಕಾಪಟಕ) 

ಕಾಪಟ್ಟಿ (ನಾ). ಕಪಟತನ; ಮೋಸಗಾರಿಕೆ; ವಂಚನೆ: ಕಾಪಟ್ಮದಲ್ಲಿ 
ಬಹು ಜಾಣನಾದೆವನು ಇತರರಿಗೆ ನಮಸ್ಕಾರವನ್ನು ಮಾಡಲು ದೂರ 
ದಿಂದಲೇ ತನ್ನ ಕೈಯನ್ನು ಎತ್ತುವನು (ನೀತಿಚಿಂ. 1೪, ೨೩ ಅಡಿಟ). [ಸಂ.] |15 

ಕಾಪಡೆ (ನಾ). ಕುದುರೆಯ ಅಲಂಕಾರಗಳಲ್ಲಿ ಒಂದು: ಗಂಗಾ]. 
ಜಮುನಾ ಸಾಮಾನು 4 ಕಾಪಡೆ ೧ ಕೋಗೀರು ೨೭ ಕಿವಿ೨ಪಾದ೪ ಬಾಲ 
೫ ಹಿಡಕ್ರಿ ಪ್ರಧಾನ ೧ ಭಾಲೆ (ಎಕ. 2೪, ೨೯೩-೧೪೩; 1847). [2] 

ಕಾಪಥ (ನಾ). ೧. ಕಷ್ಟಕರವಾದ ಹಾದಿ; ಕುಶ್ಸಿತವಾದ 
ದಾರಿ:.. ಅಡವಿಯ ಮಾರ್ಗದಲಿ ಕಲುಮುಳುಗಳೊಳು ಕಾಪಥಕೆ 
ಕೋಮಲ ಚರಣಗಳ ಕೊಡುತ ತೊಳಲಿದರು (ಕುವ್ಯಾ ಅ. ೮-೯೩); 
ಬಿಸಿಲಬೆ ೀಗೆಗೆ ಳಾಪಥದೊಳಮಾಯಸಂದೋಟದೆ ... ಪೋಪಳ್‌ 
(ರಾಮಾಶ್ವ. ೩೩-೪) ; ತಳಿರಡಿ ನಡೆಯೆ ಕಾಪಥದೊಳೆಂತಪ್ಪೆ ದವನಿಸುತೆಗೆ 
(ಶ್ರೀರಾಮ. ೩-೫೩). ೨, (ಆಲಂ) ದುರ್ಮಾರ್ಗ ; ಕೆಟ್ಟನಡತೆ: 
ಕುಬುದ್ಧಿವ್ಮಾಪಕನು ಧೃತರಾಷ್ಟ್ರ ನೆಂಬಪಕೀರ್ತಿ ಬಿಡಿಸಿ ಕಾಪಥಂಗಳ 
ನಿಲಿಸಿ (ಕು ವ್ಯಾಉ. ೪-೨೧) ; ತಾ ಪ್ರರಾಕ್ರಮಿಯೆಂದು ಮನುಜನ 
ಕಾಪಾಥವನೈದುವನು (ಹರಿಸಾ. ಆ೨). ೩. ಲಾಮಂಚದ ಬೇರು; 
ಉಶೀರ. [ಸಂ.7 

ಕಾಪಥೆ (ನಾ). ಕೆಟ್ಟ ಮಾರ್ಗ ಹಿಡಿದವಳು : ಅಪಗೆ ಕಲಕುನೀರಾಂತು 
ಧಾರುಣಿಯೊಳು ಕಾಪಥೆಯಾಗೆ (ತರ್ಕಕೌ, ೬-೫೮). ( ಸಂ. ಕಾಪಥಾ] 

ಕಾಪಟಕಿ (ಕ್ರಿ). ೧. ರಕ್ಷಣೆ ಹಾಳಾಗು, --ಇಲ್ಲವಾಗು : ಕುದುರೆಗೆ 
ಕಾಪಟ್ಟು ಎಜಕಿಯಪ್ಪನ ಪಣಮೆ ಕಾದಿ ಸತ್ತ (ಎಕ. ೫, ಜಗಳೂ. ೧೯-೩; 
907) ; ಸೇದೆವಟ್ಟು ಬಾಯಂ ಬಿಟ್ಟು ಕಾಪಟೀದು (ಗದಾಯು. ೯-೨೦). 
೨. ರಕ್ಷಣೆಯನ್ನು ಹಾಳುಮಾಡು : ಅಂತು ದುಷ್ಟಬುದ್ಧಿ ಧರ್ಮ 
ಬುದ್ಧಿಯ ಮೇಲೆ ಕಳವನಿಟ್ಟು ಕಾಪಲಕಿ ದು ಕಾತರಿಸಿ ನುಡಿಯೆ 
(ಪಂಚತಂ, ೧೭೧). 

ಕಾಪಾಟಕ "ಕಾಪಟಿಗ ನೋ. 

ಕಾಪಾಡಿಸು (ಕ್ರಿ). ಕಾಪಾಡುವಂತೆ ಮಾಡು ; ರಕ್ಷಿಸು: ಧರ್ಮವಂ 
ಕಾಪಾಡಿಸಿದರ್ವ *« ೫ (ತೆಲಂಶಾ. ೬-೨೭; 1159). 

[ಕಾಪಾಡು + - ಇಸ್ಕು) 

ಕಾಪಾಡು (ಕ್ರಿ). ಕಾಯು ; ಸಾಕು; ಸಲಹು; ರಕ್ಷಿಸು: ಈವರಿಂ 
ಮೇಗಲಾಂದು ಕೊಳಲಟ್‌ದಯ್ತದಿಮ್ಬರುಂ ಕಾಪೂ(ಪಾ)ಡುವರ್‌ 
(ಇಆ. 2011, ೨೫೭-೧೫ ; 971) ; ನಿರಪರಾಧಿಯ . . . ಕಾಪಾಡು ದೇವಕೀ 
ತನಯಾ (ಗಿಳಿವಿಂ. ೨೦); ಈ ಭಾಷೆ ತನ್ನ ಹಿಂದಿನ ವೈಶಿಷ್ಟ್ಯ ವನ್ನು 
ಇಂದಿಗೂ ಬಹುಮಟ್ಟಿಗೆ ಕಾಪಾಡಿಕೊಂಡು ಬಂದಿದೆ (ದ್ರಾವಿವಿ. ೧೦೭). 

[ಕಾಪು + ಆಡ್ಡು] 


25 


30 


(ಕಾಪು * ಆಟ್‌] 


40 


೧೭೧೨ 


ಕಾಪಿ 


ಹಾಪಾಲ (ಗು). ೧. ತಲೆಬರುಡೆಗೆ ಸಂಬಂಧಪಟ್ಟ. ೨. ತಲೆಬುರುಡೆ 
ಯಿಂದ ಮಾಡಿದ. ೩. ಭಿಕ್ಸಾಪಾತ್ರಿಗೆ ಸಂಬಂಧಿಸಿದ.( ನಾ). ಭಿಕ್ಟಾ 
ಪಾತ್ರೆ. ೫. ತಲೆಬುರುಡೆ : "ಕಾಪಾಲಧರ'? ಪರಾ. ೬. ವಾಮ 
ಮಾರ್ಗದ ಒಂದು ಶೈನ ಪಂಥ; ಆ ಪಂಥಕ್ಕೆ ಸೇರಿದವನು: 
"ಕಾಪಾಲಮಾರ್ಗ' ಪರಾ. ೭. ಸೌತೆಯ ಬಳ್ಳಿ. [ಸಂ.] 
ಕಾಪಾಲಧರ (ನಾ). ಕಪಾಲನನ್ನು ಧರಿಸಿದವನು; ತಲೆಬುರುಡೆ 
ಯನ್ನು ಹಿಡಿದುಕೊಂಡವನು; ಶಿವ: ಶ್ರೀ ಪರಮ ಘನಲಿಂಗರೂಪ 
`ನಿರ್ಗುಣ ಸದಾ ಕಾಪಾಲಧರ (ವೀಕೈಪು. ೨-೪-೧).  [ಸಂ.] 
ಕಾಪಾಲಮಾರ್ಗ (ನಾ). ಕಾಪಾಲಿಕರ ಪಂಥ: ಸಲುವುದೇ ಕಾಪಾಲ 
ಮಾರ್ಗಕೆ ಹಳಿವ ತಹರೇ ಸಾಂಪ್ರದಾಯದ ನೆಲೆಯನ ಆವುದು 
ಸೂಜಕಿಯೇ (ಪ್ರಭುಲೀ. ೧೯-೨೨). 
[ಕಾಪಾಲ + ಮಾರ್ಗ] 
ಕಾಪಾಲಿ (ನಾ). - ಕಾಪಾಲಧರ : ಕಾಪಾಲಿಯಾದೊಡಂ ಬಯಸುವ 
ಸುವಸ್ತುವಿದು (ತಿರುರ. ೧೧-೨೦), ಕಾಪಾಲಿಯ ಊಪಾಂತ ಶಿವಭಕ್ತಿ 
ಗುರುವುಮಾಪತಿ ವಿಶ್ವನಾಥ (ಅಬ್ಬಲೂ. ೧-೧೭, 
[ಆ ಸಂ. ಕಾಪಾಲಿನ್‌] 
ಕಾಪಾಲಿಕ, ಕಾಪಾಳಿಕ (ನಾ). ೧. ಶಲೆಬುರುಡೆಗಳಲ್ಲಿ ಭಿಕ್ಷೆ 
ಸ್ವೀಕರಿಸಿ ಅವುಗಳಲ್ಲಿಯೆ ಆಹಾರ ಪಾನೀಯಗಳನ್ನು ಸೇವಿಸುವ 
ಕ್ರಮವಿಟ್ಟುಕೊಂಡ ಒಂದು ಶೈವಪಂಥ : ಕಾಪಾಲಿಕವು ನರಕಪಾಲ 
ಭಿಕ್ಷಾಟನಾದಿಗಳಂ ವರ್ಣಿಸುವುದು (ವಿವೇಕ. ೧೧); ಲಕುಲೀಶ 
ಪಾಶುಪತದಲ್ಲಿ .. . ಕಾಪಾಲಿಕ, ಕೌಲ ಎಂಬ ಅತಿ ಮಾರ್ಗಿಕಗಳಾದ 
ಎರಡು ಶಾಖೆಗಳಿದ್ದವು (ಶೂನ್ಯಕು. ೪). ೨. ಕಾಪಾಲಿಕ ಪಂಥಕ್ಕೆ 
ಸೇರಿದವನು: ಭಜಿಸುವರು ಕಾಖಾಲಿಕರು ನೃಕಪಾಲಧರನೆಂದು (ಗಗತಾ. 
೫-೬). ಕಾಪಾಳಿಕೆ: ೨. ಓಳಿಯ ಕೋಡು ಪಲ್ಲವರ ಪನ್ನಲೆಯಲ್ಲ 
ಮನೆಯ್ಲೆದಟ್ಟ ಕಾಪಾಳಿಕರೂಜಅ ಸಾಜಕಿ ಪರಮಣ್ಣಳಿ ಕರ್ಕಳನ್‌ 
(ಎಕ. 11, ೫೯-೮೭ ; 974). (ಸಂ. 
ಕಾಪಾಳಿಕೆ "ಕಾಪಾಲಿಕ? ನೋ. 
ಕಾಫಿ), ಕಾಫಿ, (ನಾ). [ಸಂಗೀತ] ಒಂದು ರಾಗದ ಹೆಸರು: ಪಲ್ಲವಿ 
ಶೇಷಯ್ಶರ ಅವರು ತಮ್ಮ ಒಂದು ತಿಲ್ಲಾನದಲ್ಲಿ ಉಪಯೋಗಿಸಿರುವ 
ಕುಪಿರಾಗವು ಉಪಾಂಗ ಕಾಪಿರಾಗ (ಸಂಗೀತ. ೫೦). ಕಾಫ: 
ಹಾಡುತ್ತಿದ್ದ ಧಾಟಗಳು ಫರಜು, ಕಾಫಿ, ಖಮಾಚು ., , ಅನಂದ 
ಭೈರವಿಯಂಥ ರಾಗಗಳಿಂದ ಕೂಡಿದ್ದುವು (ಜಾನಗೀ. ೧೧೬). 
[?. ॥ ತಮಿ. ಕಾಫಿ. / ಮರಾ. ಹಿಂ. ಕಾಫೀ] 
ಕಾಪ್ಠಿ "ಕಾಫ್ಮಿ' ನೋ. 
ಕಣಪ್ಕಿ (ನಾ). ೧. ಪ್ರತಿ; *ನಕಲು: ನಕಲನ್ನು . . . ರೆವಾನಿಸಬೇಕು. 
ಮತ್ತೊಂದು ಕಾಪಿಯನ್ನು ತನ್ನ ಬಳಿ ಇಟ್ಟುಕೊಳ್ಳಬೇಕು (ಗ್ರಾಮಾಕ.೫೨). 
೨. ಅಕ್ಷರಗಳನ್ನು ಚೆನ್ನಾಗಿ ಬರೆಯುವ ಅಭ್ಯಾಸಕ್ಕೆಂದು 
ಶಾಲೆಯಲ್ಲಿ ನೋಡಿ ಬರೆಯುವ ಕ್ರಮ; ಅಕ್ಷರಗಳ ಪರಿಚಯವಾದ 
ಮೇಲೆ ಕಾಪಿ ಬರೆಸುವುದುಂಟು (ಶಿಕ್ಷದ. ೪೨೧). 
ಕಾಪಿಮಾಡು - ೧. ಪ್ರತಿಮಾಡು ; ನಕಲುಮಾಡು : ನೀನು ಎಲ್ಲ 
ಸರಿಯಾಗಿ ಬರೆದಿದ್ದೀ ತಾನೆ? ಯಾಕೆಂದರೆ ನಾನು ಕಾಪಿ ಮಾಡಿಕೊಳ್ಳ 
ಬೇಕು (ಶಾಲೆಮ. ೩೧). ೩. ಅನುಕರಣಮಾಡು; ಇನ್ನೊಬ್ಬರ 
ಬರೆವಣಿಗೆ, ರೀತಿ, ವೇಷ ಮೊದಲಾದುವನ್ನು ಇದ್ದಹಾಗೆ 
ಅನುಸರಿಸು. ೩. ಇನ್ನೊಬ್ಬರ ಬರವಣಿಗೆಯನ್ನು ನೋಡಿ ಕದ್ದು 
ಬರೆ : ಪರೀಕ್ಷೆಯಲ್ಲಿ ಕಾಪಿಮಾಡುತ್ತಿದ್ದಾಗ ಸಿಕ್ಕಿಬಿದ್ದ (ರೂಢಿ). 
[+ ಇಂ. Copy] 


ಕಾಹಿಕು 


ಕಾಪಿಕ್ಯು (ಕ್ರಿ). ಕಾವಲಿಕ್ಳು; ರಕ್ಷಣೆಯಿಡು : ಸಿರಿ ತನ್ನಯ ನಲ್ಮೆಯ 
ಶಯ್ಮಾಮಂದಿರದೊಳಗದಿರದೆ ಚಂಡಾಳೀಕುಲಮುರವಣಿಯಿಂ ಪುಗೆ 
ದೋಷಂ ಪೊರ್ದುಗುಮೆನುತದು ಪುಗದಂತೆ ಭರದಿಂ ಕಾಪಿಕ್ಕಿದ ನವ 
ಚಂಪಕದರೆಮುಗುಳಿದು (ಜಯಕಾ. ೩-೪೪). 
[ಕಾಫು + ಇಕ್ಕು] 
ಕಾಪಿಗ (ನಾ). ಕಾವಲುಗಾರ: ಮಜ್ಜನಕೆಳ್ಳನೊಣಗಿಸುತಿರೆ ಮುನಿ 
ರಾಜನೈದಿ ಭಕ್ಷಿಸೆ ಕಾನಿಗರ್‌ ಕೊಂಡು ಜನಪತಿಯ ಪೊರೆಗೆ ತರಲ್‌ 
(ಚೆಬಪು. ೫೫-೨೮). [ಕಾಫು * -ಇಗ] 
ಕಾಸಿಡು (ಕ್ರಿ). ೧. ಕಾಪಾಡು; ಸಲಹು; ರಕ್ಷಿಸು: “ಕಾಪಿಡು- 
ಸಂರಕ್ಷಣೇ? (ಶಮಧಾ); ಪಾಪಿ ಬೈಚಪ್ಪ ಮಗನನು ಕಾಸಿಟ್ಟುಕೊಂಡಿರ 
ಲಜಕಿಯದೆ ಕೊಂದೆನಗಾಪತ್ತನಿಂತು ಮಾಡಿದನು (ಕುರಾಸಾಂ. ೩೭-೭೯); 
ಎಮ್ಮಂ ಕಾಪಿಡುವುಡೆಂದು ಹಮ್ಮೈಸುತ್ತೆ (ಚಿಕವಿ. ೬-೨೬೦ ವ); ಶ್ರೀಪತಿ 
ಯಿವರೆನ್ನ ಸೇವಕರೆಂದುಜಕೆ ಕಾಪಿಡುವನು ಕರುಣದೊಳು (ಹದಿಬ. 
§ ೨-೫೧); ಅವರು ನಿನ್ನನ್ನು ಹೊಟ್ಟೆ ಯಲ್ಲಿ ಹುಟ್ಟದ. ಮಗಳಂತೆ 
ಕಾಪಿಡುವರು (ಬೆನ್ನಬೇ. ೭೪) ; ಊರ ಕಾಳನ್ನು ಕಾಪಿಟ್ಟನೆಂದು ... 
ಮೂರು ಕಳನಿ ನೆಲವನ್ನು ಕೊಟ್ಟಿನಲ್ಲಾ (ಸವತಿ. ೫೪). ೨. ಕಾವಲಿಡು; 
ಕಾಯುವುದಕ್ಕೆ ಯಾರನ್ನಾದರೂ ಇರಿಸು: ಎಂತು ಕಾಪಿಟ್ಟೊಡ 
ಮೇನ ಬೆಸಸಿದೊಡಮಂತರಂಗದೊಳನುಗೆಡದೆ (ಹದಿಬ. ೪-೭). 
೩. (ಮಗುವಿನ) ಹಣೆಗೆ ಹಾಗೂ ಕೆ ನ್ನೆಗಳಿ ಗೆ ಬೊಟ್ಟಿಡು; 
ರಕ್ಷೆಯಿಡು: ತೂಪಿಜುದು ಭಸಿತದಿಂ ಕಾಪಿಟ್ಟು (ಬಸರ. ೭-೧೪೧); 
ಪರಿಮಳಮ ೦ ಮುಡಿಸಿ ನೇಹಮಂ ಕಾಪಿಟ್ಟು.. . ಮನದೊಳ್‌ 
ತೂಪಿಆಿದು (ನಂಬಿರ. ೨-೧೧೨). [ಕಾಫು + ಇಡು] 
ಕಾಪಿರಿಸು (ಕ್ರಿ). ಕಾವಲಿಡು ; ರಕ್ಷಣೆಗೆ ನಿಲ್ಲಿಸು: ವಿರಾಟನುತ್ತರನ 
ನಾತ್ಮತನೂಜನನಾ ಪೊಟಲ್ಸೆ ಕಾಪಿರಿಸಿ (ಸಂ ಪಭಾ. ೮-೯೦); ತನ್ನ 
ಬಾಗಿಲ್ಗೆ ತಕ್ಕರಂ ಕಾಪಿರಿಸಬೇಕೆಂದು (ಚಿಬಪು. ೫-೫೭). 
[ಕಾಪು * ಇರಿಸು] 
ಕಾಪಿಲ (ಗು). ೧. ಕಪಿಲ ಖಯಸಷಿಗೆ ಸಂಬಂಧಪಟ್ಟ. ೨. ಕಪಿಲ 
ಮುನಿಯಿಂದ ರಚಿತವಾದ: "ಕಾಪಿಲಸಿದ್ಧಾಂತ' ಪರಾ. (ನಾ). 
೩. ಕನಿಲಮುನಿಯ ಮತ; ಸಾಂಖ್ಯಮತ ಅಥವಾ ಸಾಂಖ್ಯ 
ದರ್ಶನ: ಕಾರಣವ ಪ್ರಕೃತಿಗೆ ಜಗತ್ತಿನ ಹಾರುವುದು ಕಾವಲವು 
ಯೋಗವು ಹಾರುವುದು ಗುರುವಿಡಿದು ಠಾವಿನ ತೆರ ಜನ್ಮಾಂತರದರಿಗೆ 
(ವಿನೇಭ. ೯-೬). ೪, ಕಪಿಲಮುನಿ ರಚಿಸಿದ ಸಾಂಖ್ಯ ಶಾಸ್ತ್ರವನ್ನು, 
ಬಲ್ಲವನು. ೫. ಕಪಿಲವರ್ಣ. [ಸಂ.] | 
ಕಾಪಿಲಸಿದ್ಧಾಂತ, ಕಾಪಿಳಸಿದ್ಧಾಂತ (ನಾ). ಕೆಹಿಲಮುನಿಯಿಂದ 
ರಚಿತವಾದ ಸಿದ್ಧಾಂತ; ಸಾಂಖ್ಯತತ್ತ್ವ: ಕಾಪಿಲಸಿದ್ಧಾಂತವೆಂದ.. 
ಸಾಂಖ್ಯವನ್ನು ಕರೆಯುತ್ತಾರೆ (ಹಂದಸಾ, ೪೮). ಕಾಪಿಳಸಿದ್ಧಾಂತ : 
ನಿಜೋಪನ್ಮಸ್ತಮಪ್ಪ ಕಾಸಿಳಸಿದ್ಧಾಂತಮುಮಂ ಯೋಗಶಾಸ್ತ್ರಮುಮಂ 
ತೋಣು (ಆದಿಪು. ೯೯೩ ವ). [ಕಾಪಿಲ ೬ ಸಿದ್ಧಾಂತ] 
ಕಾಪಿಲಸ್ನಾನ (ನಾ). ಮೈಮೇಲೆ ನೀರುಸುರಿದುಕೊಳ್ಳಡೆ, ಒದ್ದೆ 
ಬಟ್ಟೆಯಿಂದ ಒರಸಿಕೊಂಡು ಮಾಡುವ ಸ್ಪಾನ: ಅಶಕ್ತರಾದವರು 
ಒದ್ದೆ ಬಟ್ಟಿಯಿಂದ ಮೈ ಒರಸಿ ಕೊಳೆಯನ್ನು ನಿವಾರಿಸುವುದಕ್ಕೆ ದೈವಿಕ 
ಅಥವಾ ಕಾಪಿಲಸ್ನಾನವೆನ್ನುತ್ತಾರೆ (ಆರ್ಯಧ. ೧೭೫). 
[ಕಾಪಿಲ? + ಸ್ನಾನ) 
ಕಾಪಿಶಾಯನ (ನಾ). ೧. ಕಳ್ಳು; ಮದ್ಯ; ಹೆಂಡ, ೨. ಜೇನು 
ತುಪ್ಪ. [ಸಂ.] 
ಕಾಪಿಳಸಿದ್ಧಾಂತ "ಕಾಪಿಲಸಿದ್ಧಾಂತ ನೋ 


ಸೆ ೧೭೧೩ 


0 


25 


ಕಾಪುಕಲಿ 


ಕಾಪು, ಕಾಂಪು, ಕಾವು, ಕಾಹು, (ನಾ). ೧. ಕಾಯುವಿಕೆ; 
ಕಾವಲು; ಪಹರೆ: ಮಗನೆ ನೀಂ ತಳಾಜನಪ್ಪಂದು ನಿನ್ನ ಕಾಪಿನೊಳ್‌ 
ಕಳ್ಳು ನಿನ್ನಂ ಕೊಲಿಸದಾಗಳೇನಾಯ್ತು (ವಡ್ಡಾ ರಾ. ೧೨೯-೮); 
ವಿಕ್ರಮಾರ್ಜನನಂ ಪೆಜಗಣ ಉಪಿಂಗಿರಲ್ವೇಟ್ದು (ಸಂಪಭಾ. ೮-೯೦ ವ); 
ಮೃಗಾಕ್ಷಿಯರ್‌ ಮೋಕ್ಷಪಥದ ಕಾಪಿನ ನಾಯ್ಗಳ್‌ (ಧರ್ಮಾಮೃ. ೭-೧೫೮); 
ವಿಘ್ನಂಗಳೊಂದದಂತಿರೆ ನಿಯಮವೆಂಬ ಕಾಪಿಟ್ಟು (ಪದ್ಮರಾ. ೧೩-೧೪). 
೨. ಮಗು ಹುಟ್ಟಿದ ಏಳನೆಯ ದಿನ ಮಾಡುವ ಒಂದು ಶುಭ 
ಕಾರ್ಯ: (*). ೩. ಸುತ್ತಲೂ ಇರುವ ಬೇಲಿ; ಪ್ರಾಕಾರದ ಗೋಡೆ: 
ಅನಂಗನ ಕಾಪೆನೆ ಸೊಗಯಿಪುದು ಬಳಸಿದುದ್ಮಾನವನಂ (ಆದಿಪು. ೬-೯೧); 
ರತ್ನತ್ರಯಕ್ಕೆ ಕಾಖಾಗಿ ಬಳಸಿದ ಳೋಂಟಿಯಿದೆನಿಸಿರ್ದ ಪದಿಮೂಜು 
ಚಾರಿತ್ರಮುಮಂ (ಧರ್ಮಾಮೃ. ೧-೧೭೬) ; ಆಂಭೋನಿಧಿ ಬಳಸಿತ್ತು 
ಕಾಹಿನಂದದಿನಿಳೆಯಂ (ಕಇ 1%, ೧-೯; 1204). ೪, ಕಡಗ; ಕಪ್ಪ: 
ಕೆಲವು ವರ್ಷಗಳ ಹಿಂದೆ ಕಾಪು, ಕಾಲ್ಮುರಿ, ಕೈಕಡಗ, ತೋಳ್ಪಂದಿ 
ಗಳನ್ನು ಸಹ ತೊಡುತ್ತಿದ್ದರು (ನಂಜುಂಡ. ೧೨೮). ೫. ಬಂಧನ. 
"ಕಾಪುವಡೆ? ಪರಾ. ೬. (ದೃಷ್ಟಿದೋಷ ನಿವಾರಣೆಗಾಗಿ ಕೆನ್ನೆ 
ಯಲ್ಲಿಡುವ) ಕಾಡಿಗೆಯ ಬೊಟ್ಟು ; ರಕ್ಷಾತಿಲಕ: ದಿಟ್ಟಿಯಕ್ಕೆನ್ನು 
ತಜನಿಟ್ಟ ಕಾಪಿನ ಕರಿಯ ಬೊಟ್ಟುಗಳೊ (ಸಿದ್ಧರಾ. ೧-೫೦); ಪರದೃಷ್ಟಿ 
ಪೊರ್ದದೊಲು ಕಾಸಿನ ಮಸಿಯ ಬೊಟ್ಟು ಹರುಷದಿಂದಿಟ್ಟು (ನವಮೋ. 
೧೫-೩೦) ; ಪುಣಗಿನ ಕಾವಿಗೆ ಪ್ರತಿ ಶುಕ್ರವಾರ ಒಂದಕ್ಕೆ ನಾಲ್ಕು ಹಣಲು 
(ಎಕ. ೫೪, ಶ್ರೀರಂಗ. ೨-೧೬; 1529). ಕಾಂಪು: ೧. ಚಾಳೊಕ್ಕ 
ಭೂಭುಜರ್ದ್ದಿವಿಕೇಳಿಯೊಳಿರೆ ಪೆಆಗೆನೆಆಕೆಯೆ ಕಾಂಪುವೊಲಿರ್ದರ್‌ 
(ಎಕ. ೪1, ಶಿಕಾರಿ. ೧೯೬೭-೧೪; 1192). ಕಾವು: ೧. ಹರಿದು ಕಾವಿ 
[ಪಾತಾಂ. ಪಿ]ನ ದೂತರೈದಿದರರಸನೆಡೆಗೆ (ನಿಭಾಗ. ೧೦-೪-೨೦). 
"ಕಾವುಕಟ್ಟು' ಸರಾ. ಕಾಹು: ೧. “ಕಾಹುಕಾಪಕ್ಕು? (ಕಶರ. ೨೪); 
*ಸರ್ಜಣಃ, ಉಪರಕ್ಷಣಃ- ಈ ೨ಪಾಳೆಯದ ಕಾಹಿನ ಹೆಸರು3 
(ನಾಚಿರಾ. ೧೩೩) ; ಮೈಗೆ ಕಾಹ ಹೇಳುವರಲ್ಲದೆ ಮನಕೆ ಕಾಹ ಹೇಳುವರೆ 
(ಬಸವ. ೮೧೨); ಪಾತ್ರೆಯ... ಪೆಟ್ಟಿ ಗೆಯೊಳಿಟ್ಟು ಮುದ್ರಿಸಿ ತಾವೆ 
ಕಾಹಾಗಿ (ತಿರುರ. ೧೨) ; ಪುರದ ಕಾಹನು ಸಚಿವ ಸಾಮಂತರಿಗೆ ಸೇಮಿಸಿ 
(ಕುವ್ಯಾಸ. ೧೩-೯೮); ದಡಿಗ ದೈತ್ಯರ ಕಾಹು ಮಮ ಕುಮಾರತಿಯ 
ಗೋಪುರಕೆ (ಮೋಹತ. ೩೩-೧೭); ಹೆಂಗಳ ಸಮರಕ್ಕೆ ಖಡ್ಗವೆ ಹೂವಿನ 
ಬಂಡಾರಕಗ್ನಿಯ ಕಾಹೆ (ಭರಚ. ೬-೮೪). 
ಕಾಸಿನವರ್‌ - ಕಾವಲುಗಾರರು : ಮುಂದೆ ಬಾಜಿಸುತ್ತಂ ಬಟ್‌ಯೆಂ 
ಕಾಪಿನವರ್‌ ಪರಿತಂದು ಶೋಧಿಸಿ ನೋಡಿ (ಪಂಚ ತಂ.೧೩೦-೧೪) ; 
ಒಯ್ಯನೆ ಕಾಪಿನವರಂ ಬಂಚಿಸಿ ಪೊಟಲಿಂ ಪೊಟಮಟ್ಟು (ಧರ್ಮಾ ಮೃ. 
ಕಾಗಿನವರಿಕೆ* ಬಾಗಿಲಲಿ ನೀನೇ ಪರಿಯಲೆಯ್ತಂದೆ ಗೌಡಾ 
(ಬ ಸ ಪು. ೨೭-೫೩). ಕಾಪಿನಾಳ್‌, ಕಾಂಪಿನಾಳ್‌ - ಕಾವಲಿನ ಆಳು; 
ಕಾವಲುಗಾರ: ಜೀವರ ಕಾಪಿನಾಳ್‌ ದೇವ ಕಿನ್ನರ ಪನ್ನಗಾವಳಿ 
ಮೊಟ್ಟಿನಪ್ಪಿನಮೆಚ್ಚು (ಪಂಪಭಾ. ೫-೯೪), ಕಾಪಿನಾಳ್ಗಳ ಕದ್ದು 
(ಭಾವಚಿಂ. ೬-೮); ನಾಲ್ಕುಮಯ್ದಾಜು ಬಲ್ಲುಜ್‌ಯಂ ತಿಂದಡೆ 
ಕಾಂಪಿನಾಳ್ವಡಿಗುಂ (ಪಸಾರ. ೯೩೫-೧೭). 
[ಕಾ| + -ಪು. / ಶಮಿ. ಮಲ. ಕಾಪು; ತುಳು. ಕಾಪು, ಕಾಪ್ಟ್ಪ; 
ತೆಲು. ಕಾಪು) 
ಕಾಪುಕಲಿ (ನಾ). ರಕ್ಷಣೆಯಲ್ಲಿ ವೀರ, --ಶೂರ: ಕನ್ನಾನೂರು ರಾಜ್ಯ 
ದಲ್ಲಿ ಅನೇಕ ನಾಯರುಗಳನ್ನು ರಾಜನು ತನ್ನ ಸ್ವಹಸ್ತದಿಂದ ಕಾಫುಕಲಿ 
ಯೆಂದು ಶಸ್ತ್ರಗಳನ್ನು ದಯಪಾಲಿಸುವ ಪದ್ಧತಿ ಇದೆ (ಪ್ರವಾಇ. 11, ೩೨೧). 
[ಕಾವು, * ಕಲ್ಕಿ) 


೭-೮೩) ; 


ಕಾಪುಗಾಡು 


ಉಪುಗಾಡು (ನಾ). ಕಾಯ್ದಿಟ್ಟಿ ಕಾಡು; ರಕ್ಷಿತವಾದ ಅಡವಿ: 
ಪೊಳೆವ ಪುಲ್ಲೆಗಳ ಬಲಕಿವಿಡಿದು ಕಾಪುಗಾಡಿನೊಳ್‌ ಸೋಹಿನ ಚೇಂಟಿಯೆ 
ಬಿನದದಿನೀರ್ವರ ರಥಮುಂ ಬೇಜಕೆವೇಜೂದಲ್ಲಿ (ಅನಂಪು. ೧೧-೪೦ ವ). 
[ಕಾಪ್ಮು + ಕಾಡ್ಕು] 
ಕಾಪುಗೊಡು (ಕ್ರಿ). ಕಾವಲುಕೆಲಸ ಕೊಡು; ರಕ್ಷಣೆಯ|5 
ಉದ್ಯೋಗವನ್ನು ನೀಡು: ಆರಸನಾದ್ವಾರಕೆಯ ಸಿರಿಗೋಪುರದ 
ಬಾಗಿಲ ಕಾಪುಗೊಟ್ಟಹನಿರುತಿಹೆವು ನಾವಲ್ಲಿ (ಸಾಳ್ವ ಭಾ. 
(ಕಾಪು + ಕೊಡು] 
ಕಾಪುಗೊಳ್‌ (ಕ್ರಿ). ಕಾವಲಿರು; ಕಾಯು: ಫೋ ಪುಗಿಲ್‌ ಫುಗಿಲೆನುತೆ 
ಕರಂ ಕಾಫುಗೊಂಡು ಜಡಿವುದು ಪಿಕನಿಕರಂ (ಸುಕುಮಾ. ೧೦-೬೫); 
ಬೀದಿವೀದಿಗಳೊಳಾರುಮಂ ಸುಖಯಲೀಯದೆ . . . ಕಾಪುಗೊಂಡು 
ಬಳಸಿದ ತಳಂಜಿ ನಾಯಕರುಮಂ (ವರ್ಧಪು. ೯-ಹ೬ಂವ); ದಂಡಧರಂ 
ಕಾಪುಗೊಂಡ ಪೊಲಲಂ ಪೊಕ್ಕಂ (ಚಿಕವಿ. ೨-೩೦). [ಕಾಪ್ಮು-- ಕೊಳ್‌] 
ಕಾಪುಗೊಳಿಸು (ಕ್ರಿ). ಕಾಪಾಡು; ರಕ್ಷಿಸು: ಅನುವಅತತಖಿಲ 
ಪ್ರಜೆಗಳನನನಧಿ ದಯೆವೆರಸು ಕಾಪುಗೊಳಿಸುವರಿರ್ವರ್‌ (ಅಪ್ರತಿ. 
೫೬-೧೪). [ಕಾಫುಗೊಳ್‌' + -ಇಸ್ಯು]) 
ಕಾಪುತಡೆ (ನಾ). ಕೆಸರನ್ನು. ತಡೆಯುವ ಸಾಧನ; ತಡೆಗಾವು: 
ಆ ಬಂಡಿಯ ಮಿರುಗುಬಣ್ಣದ ಕಾಪುತಡೆಗಳು ಸೂರೃರಶ್ಮಿಯಲ್ಲಿ 
ಥಳಥಣಿಸುತ್ತಿದ್ದವು (ಪುನರು. ೩೩೮). [ಕಾಪು * ತಡೆ] 
ಕಾಪುರ (ನಾ). ಸಂಸಾರ ಹೂಡುವಿಕೆ; ವಾಸ: ಹಳೆಯ ಮನೆ 
ಯೊಂದನ್ನು ಹೊಸದಾಗಿ ಬೆಲೆಗೆ ತೆಗೆದುಕೊಂಡು ಕಾಪುರಮಾಡಿದರು 
(ದಾಕೂಟ. ೮) ; ನ್ಕಾಯಮೂರ್ತಿಯೊಡನೆ ಕಾಪುರಮಾಡುವುದಕ್ಕೆ 
ತಾನೆ? ನಾನೂ ಮದರಾಸಿಗೆ ಹೊರಟಿ (ಎವಧು. ೫೨). 
[+ ತೆಲು. ಕಾಪುರ) 
ಕಾಪುರಾಪು (ನಾ). ರಕ್ಷಾಕವಚ (?): ಅನಿಲಾತ್ಮಜಂಗೆ ಬಡತನ 
ಪೊರ್ದದಿಲ್ಲ ಬಜುಮೈ ಬಿಗಿದುಟ್ಟಹ ಕಾಪುರಾಪವಂ ಬಿಡಿಸನು 
(ಕಆಕಂ, ೪೫). [?) 
ಕಾಪುರುಷ (ನಾ). ೧. ಹೀನ ಮನುಷ್ಯ; ಕ್ಷುದ್ರ ಮನುಷ್ಯ: 
ಕಿಂಪುರುಷ೦ ಕಾಪುರುಷರಂತೆ ಬಾಯಂ ಬಿಡೆಯುಂ (ಪಂಪ ಭಾ. 
೫-೮೮ ವ); ಇನ್ನುಳಿದ ಕಾಪುರುಷರಿಂ ಚಂದ್ರಹಾಸನಂ ಪೋಲ್ಡಪರೆ 
(ಜೈಮಿಭಾ. ೨೯-೧೫). ೨. ಅಂಜುಬುರಕ; ಹೇಡಿ: ಪತಿಗಳು 
ಕಾಪುರುಷರೇ ನಿನ್ನವರು (ಕುವ್ಯಾವಿ. ೩-೨೫). [ಸಂ.) | 
ಕಾಪುರುಸತನ (ನಾ). ಹೀನ ನಡೆವಳಿಕೆ; ಕುತ್ಸಿತ ವೃತ್ತಿ: ಕಾಪುರುಷ | 
ತನವುಳಿದು ಕೇಳಂಬಾಪತಿಯ ಪದಭಕ್ತನಾಗು (ಬಸಪು. ೨೭-೫೩). 
[ಕಾಪುರುಷ 4 -ತನ] 
ಕಾಪುವಡೆ (ಕ್ರಿ). ೧. ಕಾವಲಿಗೊಳಗಾಗು; ಬಂಧನಕ್ಕೊಳ್ಳಗಾಗು: | | 
ಭೂಪಲಕ್ಷಣವಡಗೆ ಸಭೆಯಲಿ ಕಾಪುನಡೆದನನಂತೆ ಚಿಂತಿಸುತಿರ್ದನಾ! | 
ಕಂಸ (ಅಕ್ರೂಚ. ೨-೫). ೨. ರಕ್ಷಣೆ ಪಡೆ. [ಕಾಪು * ಪಡೆ] | 
ಕಾಪುನೆರಸು (ಅ). ಕಾವಲು ಸಹಿತವಾಗಿ: ಕಾಪುನೆರಸು ಪೋಗಿ 
ಪೊಬಲ್ಗೆ (ವಡ್ಡಾರಾ. ೧೨೫-೨೮). [ಕಾಪು + ಬೆರಸ್ಕು] 
ಕಾಪುನೇಟ್‌ (ಕ್ರಿ). ಕಾವಲಿರೆಂದು ಹೇಳು; ಕಾವಲಾಗು: 
ಪಡೆವಳ್ಳನಂ ಪಡೆಗೆ ಕಾಫುವೇಟ್ಲು (ಆದಿಪು. ೧೨-೭೪ ವ); ಪಂಚ 
ಪಾಂಡವರುಮಂ ಬೀಡಿಂಗೆ ಕಾಪುವೇಯ್ದಿ (ಗದಾಯು. ೯-೧ ವ); 
ನಾಲ್ವರ್‌ ಮನುಷ್ಯರನದರ್ಕೆ ಕಾಪುನೇಟ್ದು (ಪಂಚ ತಂ. ೨೩-೨೧); 
ರಾಮನಂ ಕನ್ನೆಗೆ ಕಾಪುನೇಟ್ಡು (ಜಗವಿ. ೧೦-೮೭). 45 
[ಕಾಫು * ಪೇಟ್‌] | 


೧೯-೧೭). 


20 


90 


35 


¥ 


೧೬೧೪ 


ಕಾಬ್ಕ 

ಕಾಪುಹಲಸು (ನಾ). ಒಂದು ಬಗೆಯ ಹಲಸು: ಬಕೈಹಲಸು' 
ಅರಬಕ್ಕೆ ಹಲಸು, ಕಾಪು ಹಲಸು ಹೀಗೆ ಬಗೆಬಗೆಯ ಹಲಸಿನ ಮರಗಳಿವೆ 
(ಶ್ಯಾಮತಾ. ೧೧). [ಕಾಫ + ಹಲಸು (ಆ ಪಲಸು)] 

ಕಾಪೇಯ (ಗು). ೧. ಕಪಿಗೆ ಸಂಬಂಧಪಟ್ಟ. (ನಾ). ೨. ಮಂಗಗಳ 
ಜಾತಿ; ಕಪಿಕುಲ: “ಗೋಲಾಂಗೂಲಮಾ ಕೃಷ ವಕ್ರನೆನೆ ಮುಸು 
ವಕ್ಚವಜ ಸಂಯೋಗ ಕಾಪೇಯಮಕ್ಕುಂ” (ಮಂಗರಾ. ೪೮೯). 
"ಹಾಪೇಯತನ? ಪರಾ. ೩. ಕಪಿಚೇಷ್ಟೆ; ಮಂಗತನ. [ಸಂ.] 

ಕಾಪೇಯತನ (ನಾ). - ಕಾಪೇಯ ೩: ಲಂಕಾಧಿಪನ ಮನದಳ 
ಬಳನ ತಿಳಿ ಕಾಪೇಯತನದಗ್ಗಳಿಕೆಯನು ನೆರೆ ಬಳಸದಿಲ್ಲಿಗೆ ಬೇಗ 
ಬಾಯೆಂದ (ತೊರರಾ. ೪-೧೨-೧೫). 

[ಕಾಪೇಯ + -ತನ] 

ಕಾಪೋತ (ನಾ). ೧. ಪಾರಿವಾಳದ ಬಣ್ಣ; ಬೂದು ಬಣ್ಣ. 
೨. ಬಿಳುಪುಳ್ಳ ಒಂದು ಮೂಲಲೋಹ; ಕ್ಷಾರ. ೩. ಪಾರಿವಾಳಗಳ 
ಗುಂಪು. ೪. ಬೂದುಬಣ್ಣದ ಕಣ್ಣಿಗೆ ಹಚ್ಚುವ ಒಂದು ಬಗೆಯ 
ಅಂಜನ; ಸೌವೀರಾಂಜನ. [ಸಂ.] 

ಕಾಪೋತಲೇಶೈ (ನಾ). - ಕಪೋತಲೇಶೈ: ಮೂರು ನರಕಗಳಲ್ಲಿ 
ಕ್ರಮವಾಗಿ ಕಾಪೋತಲೇಶ್ಶವು ಜಘನ, ಮಧ್ಯಮ, ಉತ್ಕೃಷ್ಟ ವಾಗುವುದು. 
(ಜೈನಪ. ೪೪೮) [ಕಾಪೋತ * ಲೇಶೈ) 

ಕಾಪೋತಿ (ನಾ). ಬೂದುಬಣ್ಣದ ಸೀರೆ: ಬೂದಿ ಮೇಗವಣ್ಣಿಗೆ 
ಸೀರೆ ಕಂದು ಕಾಪೋತಿ ಪಾಲಕಿಯು (ಅಮುಸಾಂ. ೪-೯). [?) 

ಕಣಪ್ಪಿ (ನಾ). ಒಂದು ಬಗೆಯ ಸಸ್ಯ: (ಮೈಣಗಿ. ೨೬-೫೬೦). [?] 

ಕಾಫರ, ಕಾಫಿರ (ನಾ). ನಂಬಿಕೆಯಿಲ್ಲದವನು,; ನಾಸ್ತಿಕ. 
P ಮುಸಲ್ಮಾನರು ಅನ್ಯಮತೀಯನಿಗೆ ಕೊಟ್ಟ ಹೆಸರು: ಕಾಫರರು 
ಗಳನ್ನು ಆದಷ್ಟು ಮುಸ್ಲಿಮರನ್ನಾಗಿ ಪರಿವರ್ತಿಸಬೇಕು (ಗೋಪುರ. ೨೨). 
ಕಾಫರರು ಹಿಂದುಗಳಾಗಿದ್ದುದೊಂದೇ ಅಪರಾಧವಾಗಿತ್ತು (ಕಛವಿ. 1, 
179). ಕಾಫಿರ : ನೀವು ಕಾಫಿರರನ್ನು ಪವಿತ್ರವೆಂದು ಭಾವಿಸಿ ಅವರೊಡನೆ 

. * ಎಲ್ಲ ವ್ಯವಹಾರಗಳಲ್ಲಿ ಬಳಕೆಮಾಡುವಿರಾ (ಮಾಧವ; 11, ೬೦). 
[+ ಅರ, ಹಿಂ. ಕಾಫಿರ್‌; ಮರಾ. ಕಾಫರ್‌] 
ಕಾಫಿ "ಕಾಪ್ಲಿ' ನೋ. 


(ಕಾಫಿ, ಕಾಹ್ಮಿ (ನಾ). ೧. ಒಂದು ಜಾತಿಯ ಸಸ್ಯ; ಬುಂದು: 


ಕಾಫಿ -ಈ ಗಿಡವು ೮-೧೦ ಅಡಿಗಳವರೆಗೆ ಎತ್ತರ ಬೆಳೆಯುತ್ತದೆ (ಸಸ್ಕಕಾ. 
೧೩೪). ೨. ಅದರ ಬೀಜವನ್ನು ಹುರಿದು, ಮಾಡಿದ ಪುಡಿ. 
೩. ಅಂತಹ ಪುಡಿಯಿಂದ ಮಾಡಿದ ಪಾನೀಯ: ಮೇಲೆ ಗಂಟಿ 
ಗೊಮ್ಮೆ ಆ ದರಿದ್ರ ಕಾಫಿ ಬೇರೆ (ಹನ್ನೊಂದ. ೮೪). ಕಾಸಿ: 
೩. ಎಲ್ಲರಿಗೂ ತಿಂಡಿ ಕಾಪಿ ವರ್ಬಾಡು ಮಾಡಿದ್ದರು (ರೂಢಿ). 

[4- ಇಂ. coffee] 


ಕಾಫಿದಾನಿ (ನಾ). ಕಾಫಿಯ ಪಾತ್ರೆ: ಅವಳ ಹಾಸಿಗೆಯ ಬಳಿ ಕಾಫಿ 


ದಾನಿಯಿದ್ದ ಸಣ್ಣ ಮೇಜೊಂದಿತ್ತು (ಪುನರು. ೧೨೨). 
[ಕಾಫ್ಮಿ * ದಾನ್ಸಿ] 
ಕಾಫಿರ "ಕಾಫರ ನೋ. 
ಕಾಬ, "ಕಾಣ್‌' ಪರಾ. 


| ಕಾಬ್ಯ, ಕಾಬಾ (ನಾ). ಮಕ್ಕಾ ಕ್ಷೇತ್ರದ ಮಸೀದಿಯಲ್ಲಿರುವ ಒಂದು 


ಪವಿತ್ರವಾದ ಕರಿಯ ಕಲ್ಲು: ಹೆದರುವೆನು ಅರಾಬಿ ಕಾಬವನು ನೀ 

ಮುಟ್ಟ ಲಾರೆ (ಭಾರದ. ೪೦೫). ಕೌಬಾ : ಕ್ರಾಸ್‌ ಅಥವಾ ಕಾಬಾಗಳಲ್ಲಿ 

ಕೂಡಾ ಹಿಂದೂ ಜನರು ಪಾವಿತ್ರ ವನ್ನು ಕಾಣುವರು (ಭಾರಸಂ, ೩೦೨). 
[+ ಅರ, ಮರಾ. ಕಾಬ್ಬಾ 


Vol-2-13A 


ಕಾಬಳ್ಳಿ 


ಕಾಬಳ್ಳಿ (ನಾ). ಕಾಗುಣಿತ: ಇದರಿಂದ ಕಳಾರಾದಿಯಾದ ಎಲ್ಲ ಗುಣಿತ 
ಗಳಿಗೆ ಒಟ್ಟಾಗಿ ಕಾಗುಣಿತ,” "ಕಾಬಳ್ಳಿ ' ಎಂಬ ಹೆಸರುಗಳಾಗಿನೆ 
(ಸಂಶೋಧ. ೧೪). (ಆ ಕ| * ಬಳ್ಳಿ) 

ಕಾಬಾ "ಕಾಬ್ದ' ನೋ. 

ಕಾಬಾಳೆ (ನಾ). ೧. ಕಾಡುಬಾಳೆ: ಕಾಬಾಳೆ ದೀಪದ್ರಾಕ್ಷೆ ಕೇತಕೆ 
ತೋರಸೀಬಾಂತ ಬಿದಿರ್ವೆತ್ತಗಳ (ಮೋಹತ. ೧೯-೨೧) ; ಖರ್ಜೂರ 
ಮಾದಿಹ ಬಾಳೆ ಕಾಬಾಳೆ ಮೋದ ಸಕ್ಕರೆ ಮಾವು ನೇಜಿ ಲವಣ್ಗಳ ಯಾದವ 
ರಿತ್ತರಾಳ್ಮನಿಗೆ (ನೋಹತ. ೧೯-೫೫). ೨. ಕಡುಗೆಂಪು ಹೂವಾಗುವ 
ಒಂದು ತೋಟದ ಸಸ್ಯ: (ಕ). (ಕ್ಯಾ* ಬಾಳೆ (ಆ ಬಾಟಕಿ)) 

ಕಾಬು (ನಾ). ೧, ಸಂಧಿ; ಸಮಯ: *ಕಾಬು-ಸಮಯಗ 
(ಜಾನಕೋ. ೩೭). ೨. ಹಿಡಿತ; ನಿಯಂತ್ರಣ ; ಅಧಿಕಾರ. 

[+ ಕುರಿ. ಮರಾ. ಕಾಬೂ)] 

ಕಾಬುಖುಲೆ (ನಾ). ಒಂದು ಬಗೆಯ ಪಕ್ಷಿ: ಹರಡೆ ಗೀಜಗ ಮರಗೊಡಲೆ 
ಕಾಬುಲುಲೆ ಲಾವುಗೆ ಗೌಜು ಪಾರಿವ(ಕುವ್ಕಾಆ.೨೦-೫೩). [ಕ್ಯಾ* ಫುಜುಲೆ] 

ಕಾಬೆಕ್ಕು (ನಾ). ಕಾಡಿನ ಬೆಕ್ಕು; ಕಾಡುಬೆಕ್ಕು: “ವನಸ್ಪತಿ ನನ 
ಮಾರ್ಜಾರಾಭ್ಯಾಂ - ಗಿಡವುಂ ಕಾಬೆಕ್ಕಂಬೆರಡಜ ೦ ” (ನೀತಿವಾ. 
೨೬-೧೬). "ಕಾಲಕ್ಸೆಕ್ಳು? ಪರಾ. [ಕ್ಕಾ *- ಬೆಕ್ಕು] 

ಕಾಬ್ಯ (ನಾ). ಕಾವ್ಯ: ಕಾಬ್ಕ ಕರ್ತಾರನ . . . ಪೋಲಾಳ್ವದೇವನ 
ಪರ್ಮೆಯ ವಿಸ್ತಾರಮಂ ಪೇಳ್ತ್ವೊಡೆ (ಎಕ. ೫1, ದಾವಣ. ೨೫-೫೦ ; 
1274); ಗದ್ಯ ಪದ್ಯಾನೀಕದಿಂದನವದ್ಮ ಕಾಬ್ಕಂಗಳನಲರ್ದು ಸುಹೃದ್ಯ 
ಮಾಗಲು (ಬಸಪು. ೨೬-೭). [< ಸಂ. ಕಾವ್ಯ] 

ಕಾಮ (ನಾ). ೧. ಬಯಕೆ ; ಅಪೇಕ್ಷೆ; ಇಚ್ಛೆ : *ಇಚ್ಛೆ ಕಾಂಕ್ಷೆ... 
ರುಚಿ ಕಾಮವಾಂಛೆ ಈಪ್ಪಿತಮೆನಲು ಬಯಕೆ? (ಮಂಗರಾ. ೧೨೮-೧೧) ; 
ತ್ರಿಣೇತ್ರಂ - ಪ್ರೇಮಾಂಗಂ ಪೂರ್ಣಕಾಮಂ ಪರಮ ಪರಶಿವಂ 
(ಸೋಮೇಶ. ೧) ; "ಕಾಮಗಾಮಿ' ಪರಾ. ೨. ವಿಷಯಾಭಿಲಾಷೆ; 
ಭೋಗಾಸಕ್ತಿ : ಕಾಮಕವಧಿಯ ಕಾಣೆ ನಾನೆಂದ (ಅಮೃತ. ೨-೯೦); 
ಕಾಮಕ್ಕೆ ಕಣ್ಣಿಲ್ಲ (ರೂಢಿ). &. ಮನಸ್ಸಿಗೆ ಬಂದಂತೆ ವರ್ತಿಸುವುದು; 
ಸ್ವೇಚ್ಛಾಚಾರ. ೪. ನಾಲ್ಕು ಪುರುಷಾರ್ಥಗಳಲ್ಲಿ ಒಂದು : ಧರ್ಮ 
ಅರ್ಥ ಕಾನು ನೋಕ್ಷವೆಂಬ ಚತುರ್ಪಿದ ಫಲಪದಂಗಳ ನಾನೊಲ್ಲೆನಯ್ಮಾ 
(ಅಖಂಡೇ. ೧೬೧-೨೨). ೫. ಪ್ರೀತಿಯ ಅಧಿದೇವತೆ; ಮನ್ಮಥ; 
ಮದನ: ಕಾಮನ ಅಂಬಿನ ಗಣೆಯಲ್ಲಿಮೂವರು ಬಾಲೆಯರು ಹುಟ್ಟಿದರು 
(ಅಜಕಿಮಾ, ೨೬-೬೧) ; ಮುದದೆ ಕುಳ್ಳಿ ರೆ ಕಾಮನನೀಕ್ಷಿಸುತ್ತೆಗೋವಿಂದನ 
ನಿಂದಿತಂ ನುಡಿದನ್‌ (ಗಿರಿಕ. ೭-೨೦). ೬. ಒಂದು ಬಗೆಯ ಸಸ್ಯ. 

ಕಾಮನಕರಿ - ಬೇವಿನ ಹೂ ಮತ್ತು ಚಿಗುರು: ಕಾಮನಕರಿ 

(ಬೇವಿನ ಹೂ ಚಿಗುರು)ಯನ್ನೂ ತಂದು ಕಣಜಗಳಲ್ಲಿಯೂ, ಕಾಳು 
ತುಂಬುವ ಹಗೆ - ಬಳತಗಳಲ್ಲಿಯೂ ಚೆಲ್ಲುವನು (ಕನ್ನಜಾ. ೧೭೬) 
ಕಾಮನಬಿಲ್ಲು - ಮಳೆಬಿಲ್ಲು; ಇಂದ್ರ ಧನಸ್ಸು: ತೋರೆ ಕಾಮನಬಿಲ್ಲ 
ಸೊಗಸಿನ ತೋರಣವು ಆಗಸದಲಿ (ಕಎಪು. ೩೦). ಕಾಮನ ಹಬ್ಬ = 
ಫಾಲ್ಗುಣ ಹುಣ್ಣಿಮೆ ದಿವಸ ಆಚರಿಸುವ ಹಬ್ಬ: ಇಂದು ಕಾಮನ 
ಹಬ್ಬ (ರೂಢಿ). ಕಾಮನ ಹೂ ಬೇವಿನ ಹೂ: ಪ್ರಾಚೀನ ಯಸಷಿಗಳಿಗೆ 
ಕರ್ನಾಟಕದಲ್ಲಿ ಬೆಳೆಯುವ ಬೇನಿನ ಹೂವು (ಕಾಮನ ಹೂ) ದೃಷ್ಟಿಗೆ 
ಬಿದ್ದಂತೆ ಕಂಡುಬರುವುದಿಲ್ಲ (ಕನ್ನಜಾ. ೧೭೩). ಕಾಮನೆ ಹುಣ್ಣಿಮೆ 
ಕಾಮನ ಹುಣ್ಣಿನೆ - ಫಾಲ್ಗುಣ ಮಾಸದಲ್ಲಿ ಬರುವ ಹುಣ್ಣಿಮೆ ; 
ಹೋಳಿ ಹುಣ್ಣಿಮೆ: ಕಾಮನ ಹುಣ್ಣಿಮೆ ಹಣ್ಣಾಗಿ ಹರಿನಂತೆ... 
ಹೊನಲಾಗಿರೆ (ಸಖಗೀ. ೨೪-೪೦೯) ; ಕಾಮನಹುಣ್ಣಿವೆಗೆ ಕಲಕುನೀರು 
(ರೂಢಿ). [ಸಂ] 


೧೭೧೫ 


ಕಾಮಕೂಟಿ 


ಕುಮಂಚ "ಕಾವಂಚಿ? ನೋ. 

ಕಾಮಂಚಿ "ಕಾವಂಚಿ' ನೋ. 

ಕಾಮಂಡ (ನಾ). - ಕಮಂಡಲು (?): ಜುಟ್ಟು ಜನಿವಾರ ಬಿಸುಟು 
ತಾವೀಗರೊಟ್ಟೊಂದು ಕೌಪೀನವಾ ಕಟ್ಟಿ ಕಾಷಾಯ ಕಾಮಂಡ ದಂಡ 
ಗಳಾದ ವಿಟ್ಟ ಸನ್ಮಾಸಕೆಂದಾ (ಚಿದಾಕೋ. ೨-೧೦). [1] 

ಕಾಮಂಡಲಿ (ನಾ). ೧. ಕಮಂಡಲುವನ್ನು ಹಿಡಿದುಕೊಂಡವನು ; 
ಶಿವ. ೨. ಸಂನ್ಯಾಸಿ, ೧, ೨: ಪಶುಪತಿಯೆ ಗೋಪಟ್ಟಿಗಂ ಸಾರು 
ಕಣಕಿಕಂಠ ಸಸಿನೆ ವನಕೈದು ಶೂಲಿಯೆ ವೈದ್ಯಳಲ್ಲ ಕಾಮಂಡಲಿ ಧರಾತಳ 
ದೊಳು ವಸೆದು ಭಿಕ್ಷವ ಬೇಡು ಯಮಳಗಂಗಾಧರನೆ ಆಸಮಭಕ್ತರಿಗೆ 
ನೀರಡಕುಮಾಪತಿಯೆನಲು ನಸುನಗುತಲೈದಿ ಬಾಗಿಲ ತೆಗೆದುಯಾಶನೊಡ 
ವೆರೆದ ಹಿಮಗಿರಿಜೆ ಸಲಹಾ (ನವಮೋ. ೧೫-೨). 

[ಕಾನುಂಡಲ್ಯು + -ಇ) 

ಕಾಮಕಥೆ (ನಾ). ಕಾಮದ ಕಥೆ; ಶೃಂಗಾರಕಥೆ: ವಿನಯದಿಂ 
ಬಂದಿಸಿ ಧರ್ಮಮಂ ಚೆಸಗೊಂಡವರ್‌ ಧರ್ಮಮಂ ಪೇಟಡೆ ಕಾಮ 
ಕಥೆಗಳಂ ಪೇಟ್ಮಡೆ (ಚಾವುಂಪು. ೧೭೮). [ಕಾಮ ಕಥೆ] 

ಕಾಮಕರ (ನಾ). ೧. ತನ್ನಇಚ್ಛೆ ಬಂದಂತೆ ನಡೆಡುಕೊಳ್ಳುವುದು; 
ಸ್ವೇಚ್ಛಾವೃತ್ತಿ. ೨. ಸೊಕ್ಕು; ಬಿಂಕ; ಗರ್ವ: *ಕಾಮಕರಂ 
ಸಮಗರ್ವ ಪೌರುಷಂ? (ಕರ್ಣಾನಿ. ೫೭). “ಬಿ೦ಕಪಂನಂಮುಕ್ಕೆ 
ನಲ್ಲರ್ವವೂ? (ಶಬ್ದಮಂ. ೩೯); ಕಾಮಕರಂ ಕರಮಡಂಗಿ ನುರ್ಗಸ್ಪಿನೆಗಂ 
ಕಾಮದನಡಂಗೆವೊಯ್ದುಂ (ಶಮದ. ೨೪೭ ಪ್ರಯೋ). ಅದರ್ಕಾ ವಿಷ್ಣು 
ದೂತರ್‌ ಯಮಭಟರ ಕಾಮಕರಂ ಕರಂ ಕರಂಗುವಿನಂ ಮಾಂಕರಿಸುತೆ 
(ರಾಮಾಶ್ವ. ೮೦-೧೯). [< ಸಂ. ಕಾಮಕಾರ)] 

ಕಾಮಕಸ್ತೂರಿ (ನಾ). ತುಳೆಸಿ ಜಾತಿಗೆ ಸೇರಿದ ಒಂದು ಸುವಾಸನೆಯ 
ಸಸ್ಯ: ಕಾಮಕಸ್ತೂರಿ ನಿನ್ನ ಕಾಣದಲೆ ಇರಲಾರೆ (ಕನ್ನಜಾ. ೧೨೧) ; 
ತಂದೇನಿ ನಿನಗೆಂದ ತುಂಬಿತುರುಬಿನವಳ ಕಾಮಕಸ್ತೂರಿಯಾ ತೆನಿ 
ಯೊಂದ (ಮೂರ್ತಿಕಾ. ೩೬-೩). [ಕಾಮ + ಕಸ್ತೂರಿ] 

ಕಾಮಕಾತರತೆ (ನಾ). ಕಾಮಾತುರತೆ; ಭೋಗಾಪೇಕ್ಷೆ: ಪರನೃಪ 
ಮಂಡಳಕ್ಕೆ ಭಯಮಂ ರಮಣೀನಿವಹಕ್ಕೆ ಕಾಮಕಾತರತೆಯಂ . . . 
ಇತ್ತನಂದು ಬಿತ್ತರಿಸೆ ಸನ ತ್ಕುಮಾರ ನಳಕೂಬರ ಕಂತುನಿಭಂ 
ನೃಪಾತ್ಮಜಂ (ಪುಷ್ಪಪು. ೪-೭೦) [ಕಾಮ 4 ಕಾತರತೆ] 

ಕಾಮಕಾತರೆ (ನಾ). ಕಾಮದಲ್ಲಿ ಆತುರಳಾದವಳು; ಭೋಗಾ 
ಪೇಕ್ಷೆಯುಳ್ಳವಳು: ವಿಳಾಸವತಿ ರಾವಣಂಗೆ ಪಲಕಾಲಂ ಮುನ್ನೆಳಸಿರ್ಪ 
ಕಾಮಕಾತರೆ ಕೆಳದಿಗೆ ತಿಳಿವಂತು ತನ್ನ ತೆಅನಂ ಖೇಲ್ಲಿಳ್‌' (ಪಂರಾಮಾ. 
೧೦-೧೮೮). [ಸಂ. ಕಾಮಕಾತರಾ (ಕಾಮ ಕಾತರಾ)) 

ಕಾಮಕಾಮಿನಿ (ನಾ). ೧.“ಭೋ ಗಾಪೇಕ್ಷೆಯುಳ್ಳವಳು; 
ವಿಷಯಾಸಕ್ಷೆ : ಕಾಮಕಾಮಿನಿಯರ ಕಡೆಗಣ್ಣ ನೋಟದಿಂ ಪುಳಕಿಸದ 
ತಿಳಕಮಿಲ್ಲ (ಪುಸ್ಪಘು. ೯-೨೧ ವ). ೨. ಮನ್ಮಥನ ಹೆಂಡತಿ; ರತಿ. 

[ಕಾಮ *- ಕಾಮಿನಿ) 

ಕಾಮಕಾರ (ನಾ). - ಕಾಮಕರ: "ಕಾಮಕಾರಿಕೆ' ಪರಾ. [ಸಂ.] 

ಕಣಮಕಾರಿಕೆ (ನಾ). ೧. ಇಷ್ಟಬಂದಂತೆ ವರ್ತಿಸುವಿಕೆ. ೨. ಗರ್ವ 
ಪಡುವಿಕೆ; ಉದ್ವೃತ್ತ ಸ್ವಭಾವ: ತಾಮಸ ತಲ್ಲಣ ತಬ್ಬಿಬ್ಬು ತಳ್ಳಂಕ 
ಕಾಮಕಾರಿಕೆ ಕಟ್ಟಳಲ ಸೀಮೆಯಜ್‌ಯದಳ ಸಲಹು ರಂಗಾಯೆಂಬ 
ಭಾಮೆಯನೆಂದು ಕಂಡಪೆನೊ (ಶತಸಾಂ. ೩೫-೭೮). 

[ಕಾಮಕಾರ + -ಇಕೆ] 

ಕಾಮಕೂಟ (ನಾ). ೧. ಸೂಳೆಗಾರಿಕೆ; ವ್ಯಭಿಚಾರ. ೨. ವ್ಯಭಿಚಾರಿ; 

ಜಾರ. [ಕಾನು * ಕೂಟ) 


ಕ್‌ಮಳೇರಿ 


ಕಾಮಕೇರಿ (ನಾ). ಸೂಳೆಗೇರಿ: ಕಾಮಕೇರಿಯ ಕುಲದ ಕಂದಗೆ 
ಭೂಮಿ ತೊಲಗದು (ಕಾಲಸಂ.೩೮-೯). (ಕಾಮ + ಕೇರಿ] 
ಕಾಮಕೇಲಿ (ನಾ). ರತಿಕ್ರೀಡೆ; ಸಂಭೋಗ: ಎಲಾ ಗೆಳತಿ, 
ನೀನಾದರೂ ಶ್ರೀಕೃಷ್ಣನನ್ನು ನನ್ನೊಡನೆ ಕಾಮಕೇಲಿ ಯಾಡುವಂತೆಸಗು 
ಎಂದು ಬಿನ್ನೈವಿಸಿಕೊಂಡಳು (ಅಭಿಮಾ. ೪೪). [ಕಾಮ ಕೇಲಿ] 
ಕಾಮಕೊಣತಿ (ನಾ). ಒಂದು ಬಗೆಯ ಕೊಡತಿ, --ಮರದ 
ಸುತ್ತಿಗೆ: ವಪ್ಪುವಂತಹ ಕಾಮದಾರು ಚಯಿವಕ್ಕೆ ಕಾಮಕೊಣತಿ 
ಎಂದು ಹೆಸರು (ಖಡ್ಗಟೀ. ೨-೩೧). [ಕಾಮ + ಕೊಣತಿ (೮ ಕೊಡಂತಿ)] 
ಕಾಮಳಕೋಡ (ನಾ). ಒಬ್ಬಾತನ ಹೆಸರು: ಮಗನ್‌ ಕಾಮಕೋಡನ್‌ 
(ಎಇ. x, ೧೮-೪ ; 800) [?) 
ಕಾಮಕೋಳಾಹಳೆ (ನಾ). ಕಾಮನನ್ನು ಸುಟ್ಟು ಕೋಲಾಹಲ 
ಮಾಡಿದವನು ; ಶಿವ: ಕಾಮಕೋಳಾಹಳನು ದಕ್ಷನ ಹೋಮದಳವುಳ 
ಕಾಣ ಹರ ನಿಸ್ಸೀಮದಲಿ ಪುರಮೂಜ ಗೆಲಿದನು (ಕುವ್ಕಾಕ. ೭ ಸೂಚನೆ). 
[ಕಾಮ * ಕೋಳಾಹಳ (ಇ ಕೋಲಾಹಲ); 
ಕಾಮಕೌಶಲಿ (ನಾ). ಕಾಮಶಾಸ್ತ್ರದಲ್ಲಿ ಕುಶಲನಾ ದವನು, 
--ನಿಪುಣ ಜಾನಕಿಯ ಜೀವಜಾಡ್ಮಕೆ ಕಾಮಕಾಶಲಿ ದಶಗ್ರೀವನನು 
ದಿನಂ ಪ್ರಾಭಾತವೇಳೆಯೊಳ್‌ ನೀಡು ವ ನಿನಾದ ಸುಖಭೇಷಜವೊ? 
(ಶ್ರೀರಾಮಾ, ೪೮೫-೨೮೯). [< ಸೆಂ. ಕಾಮಕೌಶಲಿನ"] 
ಕಾಮಕ್ಲಿಸ್ಟೆ (ನಾ). ಕಾಮದಿಂದ ಖಿನ್ನಳಾದವಳು ; ಕಾಮದಿಂದ 
ಕ್ಲೇಶಕ್ಕೊಳಗಾದವಳು ; ವಿರಹಪೀಡಿತೆ : ಈ ಕೋಮಳೆ ಕಾಮಕ್ಲಿಸ್ಟೆ 
ಚಿತ್ತ ಕೃಳಲನೊಲವುಮಂ ಪುಟ್ಟಿ ಪಳ್‌ ನೋಡೆ (ಶಾಕುಂತ. ೩೫-೬೧). 
(ಸಂ. ಕಾಮಕ್ಲಿಷ್ಟಾ) 
ಕಾಮಗಣ (ನಾ). ಕಾಮನ ಬಳಗ: ಕಾಮಗಣಂಗಳ ಕೂಡೆ ಕಾದಿ 
ಸೆಲಲಜ್‌ ಯದೆ (ಅವಚಂ. ೧೦೭-೪೮೫). [ಕಾಮ + ಗಣ] 
ಕಾಮಗಾಮಿ (ನಾ). ತನ್ನ ಇಚ್ಛೆಬಂದಂತೆ ನಡೆಯುವವನು ; 
ಸ್ವೇಚ್ಛಾಚಾರಿ; ಸ್ಪೈರಚಾರಿ: (8). [ಸಂ. ಕಾಮಗಾಮಿನ್‌] 
ಕಾಮಗಾರ, ಕಾಂಗಾರ (ನಾ). ಕಾರಖಾನೆ ಮೊದಲಾದವುಗಳಲ್ಲಿ 
ಸೆಲಸಮಾಡುವವನು; ಕೆಲಸಗಾರ; ಕಾರ್ಮಿಕ: ಓವರಸಿಯರು 
ಕಾಮಗಾರರಿಗೆ ಸಂಬಂಧಿಸಿದ ಕೆಲವು ನೌಕರರೊಡನೆ ಅಲ್ಲಿಗೆ ಬಂದರು 
(ಅನ್ನ. ೧೯೫); ಗಿರಿಣಿ ಕಾಮಗಾರ ಸಂಸ್ಥೆ (ಯಕ್ಷಸ್ರ. ೧೮೧). 
ಕೌಾಂಗಾರ: ಬಂದೋಬಸ್ತು ಮಾಡುವ ಕಾಂಗಾರರಿಗೆ (ದೌಲತ್‌. ೩೮). 
[*-ಹಿಂ. ಮರಾ. ಕಾಮಗಾರೆ. ಆ ಸಂ. ಕರ್ಮಕಾರ] 
ಕಾಮಗಾರಿ, ಕಾಂಗಾರಿ (ನಾ). (ಕಾರ್ಮಿಕರು ಮಾಡುವ) ಕೆಲಸ್ಕ 
—ಕಾರ್ಯ: ದೇವಸ್ತಾನದ ಮುಂದೆ ಮಂಣು ಕಾಮಗಾರಿ ೨೦ ವರಹ 
ದರು (ಮೈಆರಿ. ೧೯೨೯, ೯೭-೬ ; 1593); ಕಾಮಗಾರಿ ಕೆಲಸ ಮಾಡುವ 
ಬಗ್ಗೆ ಆಳುಗಳ ಸಹ ದೊರಕಿಸಿ ಕೊಟು (ರಾಜೇಂದ್ರ. ೭೩) ; ಕಾಮಗಾರಿ 
ಗಳನ್ನು ನಡೆಸಿದರು (ಮಹಾವಂ. 11, ೩೪); ಅದರ ಪೈಕಿ ಅರ್ಧಭಾಗ 
ಮಟ್ಟಿ ಕಾಮಗಾರಿಗೆ ತಗಲತಕ್ಕದ್ದು ; ಉಳಿದ ಅರ್ಧ ಫತ್ತರ್‌ಗಜ್ಜಿ 
ಕಾಮಗಾರಿಯದು (ಕೆಲನೆ. ೧೫೦). ಕಾಂಗಾರಿ : ಊರಿಗೆ ಅಗತ್ಯವಾದ 
ರಸ್ತೆ, ಚರಂಡಿ. . . ಬಾವಿ ಮುಂತಾಂದ ಕಾಂಗಾರಿಗಳಿಗೆ (ನಮ್ಮಳ್ಳಿ. ೪೩). 
[+ ಓಂ. ಮರಾ. ಕಾಮಗಾರೀ) 
ಕಾಮಗಾರಿ ಶಿಕ್ಲೆ(ನಾ). ಸಶ್ರಮ ಶಿಕ್ಷೆ; ಸೆರೆಮನೆಯಲ್ಲಿಟ್ಟು ಕಷ್ಟದ 
ಕೆಲಸಮಾಡಿಸುವ ಶಿಕ್ಷೆ: (ಕ). [ಕಾಮಗಾರಿ * ಶಿಕ್ಷೆ) 
ಕಾಮಗಿರಿ (ನಾ). - ಕಾಮಗಾರಿ: ಮೂರು ಮೈಲಿನ ಆಚೆ ಬರಗಾಲ 
ಕಾಮಗಿರಿ ನಡೆದಂತೆ (ಮಣ್ಣಿಮ. ೧೦೯) ; ನಾನೂ ನಿನಗೊಂದು ಕಾಮ 
ಗಿರಿಯನ್ನೊ ಸ್ಪಿಸುವೆ (ಹಂಸಾ, ೬೬). [«- ಮರಾ. ಕಾಮಗಿರೀ] 


೧೬೧೬ 


ಕಾಮಜನಕ 


ಕಾಮಗೀತೆ (ನಾ). ಶೃಂಗಾರದ ಹಾಡು; ಕಾಮವನ್ನು 
ಪ್ರಚೋದಿಸುವ ಹಾಡು: ಪ್ರಾಚೀನ ಗ್ರೀಸಿನಲ್ಲಿ ಎಲ್ಲಾ ಕಡೆಗಳಲ್ಲೂ 
ಹರಡಿದ್ದ... ಕಾಮಗೀತೆಗಳೇ ವೈನೋದಿಕ ಜನ್ಮಭೂಮಿಯೆಂದು 
ಅರಿಸ್ಟಾಟಲನ ಮತ (ಅರಿಕಾ. ೨೧). [ ಕಾಮ + ಗೀತೆ] 


5 | ಕಾಮಗೌಂಡ (ನಾ). ಒಬ್ಬಾತನ ಹೆಸರು: ಬಂಮಗೌಂಡ ಕೇತಗೌಂಡ 


20 


25 


30 


39 


45 


ಮಾದಿಗೌಂಡ ಕಾಮಗೌಂಡ ನಾಲ್ವರ್‌ ಗೌಡುಗಳಂ (ಎಕ. ೪11, ಶಿವಮೊ. 
೫೨-೮; ?). [ಕಾಮ + ಗೌಂಡ (ಆ ಗಾಮುಂಡ)] 

ಕಾಮಗ್ರಹ (ನಾ). ಕಾಮನ ಹಿಡಿತ ; ಕಾಮಾವೇಶ : ಆ ಪೊಟಲನಾಳ್ವ 
ವಿಮಲಸೇನನ ಮಗಳ್‌ ಕಮಲವತಿಯ ಕಾಮಗ್ರಹಮಂ ಕಳೆನಲ್ಲಿ 
(ಚಾವುಂಪು, ೬೮). [ಕಾಮ * ಗ್ರಹ] 

ಕಾಮಚರ್ಯೆ (ನಾ). ಇಂದ್ರಿಯ ಸುಖಾನುಭವ; ವಿಷಯೋಪ 
ಭೋಗ: ಒಟ್ಟು ಬದುಕನ್ನು ಬೆಳೆಯಿಸಲು ಪ್ರೇರಕವಾದ ಶಕ್ತಿಯನ್ನು 
ಕೇವಲ ಕಾಮಚರ್ಯೆಯೊಂದಕ್ಕೇ ಸೀಮಿತಗೊಳಿಸಿ... ಅದೇ 
ಸರ್ವಸ್ವ ಎಂದರೆ ಹೇಗಾದೀತು (ಸ್ವಪ್ನಹೊ. ೨೪೫). 


[ಕಾಮ + ಚರ್ಯೆ) 
ಕಾಮಚಾಪ (ನಾ). ಮನ್ಮಥನ ಬಿಲ್ಲು; ಕಬ್ಬು : ಕಾಮಚಾಪದಿಂ 
ಜನಿಯಿಸಿದಿಕು ಚಂದ್ರನಮರ್ದಿಂ ಮಡುಗೊಂಡ ಕೊಳಂ (ಪುಷ್ಪಪು. 
೨-೩೭). [ಕಾಮ * ಚಾಪ] 


ಕಾಮಚಾರಿ (ಗು). ೧. ಇಷ್ಟಬಂದಲ್ಲಿಗೆ ಹೋಗುವ ಶಕ್ತಿಯುಳ್ಳ ; 
ಅನಿರ್ಬಂಧ ಸಂಚಾರ ಶಕ್ತಿಯುಳ್ಳ : ಕಾಮುರೊಪಿಯುಂ ಕಾಮ 
ಚಾರಿಯುಮಪ್ಪ ವಿಜಯಾರ್ದಪರ್ವತಮೆಂಬ ಯಾಗಹಸ್ತಿರೆತ್ನಮುಂ 
(ಆದಿಪು. ೧೧-೩ವ). (ನಾ). ೧. ಮನಸ್ಸಿಗೆಬಂದಂತೆ ಕಲ್ಪಿಸುವುದು : 
ಅನುಮಾನವು ಕಾಮಚಾರಿಯಾದುದರಿಂದ ಅದು ಪರಮಾ ತ್ಮ ನ 
ಜ್ಞಾನವನ್ನು ಹುಟ್ಟಿಸಲೂ, ನಿರಾಕರಿಸಲೂ ಶಕ್ತಿಯಿಲ್ಲದಿರುವ ಪ್ರಮಾಣ 
ವೆಂದು ಕಠಶ್ರುತಿಯು ಹೇಳುವುದು (ಭಾರದ. ೨೭೯). ೨. ಸ್ವೇಚ್ಛಾ 
ವೃತ್ತಿಯುಳ್ಳ ವ್ಯಕ್ತಿ : ಕಾಕುಮತಿಗಳು ನಾವು ಚಿತ್ನೃವ್ಯಾಕುಳತೆಯರು 
«+ ನಾವತಿ ಕಾಮಚಾರಿಯರು (ಬಸಪು. ೪೦-೮೩). 

[« ಸಂ. ಕಾಮಚಾರಿನ್‌] 

ಕಾಮಚೇಷ್ಟೆ (ನಾ). ಶೃಂಗಾರಚೇಷ್ಟೆ; ಕಾಮವಿಕಾರ : ಹಳ್ಳಿಗರಲ್ಲಿ 
ಮಕ್ಕಳಾಸೆಗಾಗಲಿ, ಬದುಕಿನಾಸೆಗಾಗಲಿ ಇಲ್ಲವೆ ಕಾಮಚೇಸಷ್ಟೆಗಾಗಲಿ 
* -. ಗಂಡು ಮದುವೆಯಾಗಲು ಹವಣಿಸಲು (ಕನ್ನಜಾ. ೧೦೫). 

[ಕಾಮ +. ಚೇಷ್ಟೆ) 

ಕಾಮಚ್ಛತ್ರ (ನಾ). ೧. ಕಾಮದೇವನ ಪೂಜೆಯಲ್ಲಿ ಉಪಯೋಗಿ 
ಸುವ ರಾಜೋಪಚಾರಗಳಲ್ಲಿ ಒಂದು: ಅತಿಮುಗುದೆಯಪ್ಪೆನ್ನ 
ಮಗಳ ಕಾಮಜ್ವರೋರ್ಜಿತ ತಾಪವಾರಿದಡೆ ಕಾನುನಂ ನೋನುನೆಂ. .. 
ಊರ್ಜಿತ ವಸಂತದೊಳು ಕಾಮಚ್ಛ ತ್ರವಿಡುವೆನೆಂದಜ್ಜಿ ಹರಸುತ್ತಿರ್ದಳು 
(ಹಚಕಾ. ೪-೨೬). ೨. ಸ್ತ್ರೀಯರ ಯೋನಿಯಲ್ಲಿರುವ ಒಂದು ನಾಡಿ; 
ಭಗಾಂಕುರ (?) : ಸ್ಮರಗೃಹದೊಳೊಡನೊಂದು ಬೆರಳೊಂದೆ ನಾಡಿ 
ಯಿರಲಸಕೆ ಕಾಮಾತಪತ್ರಮೆಸಿಸಿ ಪಿರಿದಪ್ಸುವದಅಂದೆ ತರುಣಿ ಕೇಳದ 
ಕಾಯ್ತು ನೆರೆಯೆ ಕಾಮಛ£ ಚ್ಛ3 ತ್ರಮೆಂಬ ಪೆಸರೂ (ಜನವ. ೬-೨೮). 
"ಕಾಮಾತಪತ್ರ' ಪರಾ. [ಸೆಂ. (ಕಾಮ ಇ ಛತ್ರ)] 

ಕಾಮಜ (ಗು). ೧. ಕಾಮದಿಂದ ಹುಟ್ಟಿದ; ಸುಖಾಪೇಕ್ಷೆಯಿಂದ 
ಹುಟ್ಟುವ. (ನಾ). ೨. ಕಾಮನ ಮಗ; ಅನಿರುದ್ಧ: (ಕಿ). [Xo.] 

ಕಾಮಜನಕ (ಗು). ೧. ಕಾಮವನ್ನು ಉ ದ್ರೇಕಿಸುವ; 
ಕಾಮೋತ್ಪಾದಕ. (ನಾ). ೨. ಮನ್ಮಥನ ತಂದೆ; ವಿಷ್ಣು. 

[ಕಾಮ + ಜನಕ] 


ಉಮಜೇನಿ 


ಕಾಮಜೇನಿ (ನಾ). ಕಾಮಧೇನುವಿನಂತಹ ಹಸು: ಕಾಮಜೇನಿಯೆ 
ಕಿರುಬನ ಬಾಯಿಗೆ ತುತ್ತಾದಮೇಲೆ ಅಂಥಿಂಥ ಸಾಮಾನ್ಯಹಸುಗಳು ಇವನ 
ಕಮ್ಮಲ್ಲಿ ಬದುಕುವುದುಂಟಿ (ಬೆಳುಮ. ೧). 

ಕಾಮಜ್ಜರ (ನಾ). ವಿರಹದಿಂದ ಉಂಟಾದ ಜ್ವರ; ವಿರಹತಾಪ: 
ಇಂದುಕಿರಣಂಗಳಿಂದಂ ಚಂದನರಸದಿಂದೆ ಮಾಗಿಯಾ ನೀರಿಂದಂ 
ನಂದದು ಪರಿತಾಪಾನಳನಿಂದಜಕಿದೆಂ ನಿನ್ನ ಮೆಯ್ಯ ಕಾಮಜ್ವರಮಂ 
(ಕವಿರಾ. ೩-೧೬೪); ಕಾಮಜ್ವರದಿಂದೆ ಸಂತಾಪಿಸುತಿರೆ (ನವಮೋ. ೬-೫೮). 

[ಕಾಮ + ಜ್ವರ] 

ಕಾಮಜ್ಜರಿತ (ನಾ). ಕಾಮಜ್ವರವೇರಿದವನು; ಮನ್ಮಥನಬಾಧೆಗೆ 
ಒಳಗಾದವನು : ಕಂಡನು ದೈವಗತಿಯಲಿ ಸುರವಧುವನಾಕ್ಷಣಕೆ ಕಾಮ 
ಜ್ವರಿತೆನಾದವನು (ಕುವ್ಯಾಆ ೬-೧೮). [ಕಾಮ + ಜ್ವರಿತ] 

ಕಾಮಟಿಗಾರ (ನಾ). ಕೆಲಸಗಾರ; ಕಾಮಾಟ: ತಮ್ಮ ಕೈಕಸಬಿ 
ನಿಂದ ದಂಡಿಗೆ ನೆರವಾಗಬಲ್ಲ ಕಾಮಟಗಾರರು ಲೆಕ್ಕವನ್ನು ಇಡುವ ಕಾರ 
ಕೂನರು ಮುಂತಾದ ಸೈನಿಕ ಸಹಾಯಕ ದಳದವರು (ಮಗಜ. ೬೪). 

[ಕಾಮಟ್ಕಿ + - ಗಾರ (ಆ -ಕಾಣ)] 

ಕಾಮಣಿ "ಕಾಮಾಲೆ ನೋ. 

ಕಾಮಣಿಗಣ್ಣು (ನಾ). ಕಾಮಾಲೆರೋಗ ಬಡಿದ ಕಣ್ಣು ; ಹಳದಿ 
ಬಣ್ಣಕ್ಕೆ ತಿರುಗಿ ಎಲ್ಲವೂ ಹಳದಿಯಾಗಿ ಕಾಣುವ ಕಣ್ಣು: ಕಾಮಣಿ 
ಗೆಣ್ಣಿಗೆ ಎಲ್ಲವೂ ಹಳದಿಯಾದಂತೆ ಕವಿಯ ಕಣ್ಣಿಗೆ ಹಸಿರಾಗಿ ತೋರುತ್ತದೆ ಈ 
ತೋಟಿ(ನವ್ಯಕಾ.೩೩). [ಕಾಮಣಿ (ಆ ಕಾಮಾಲೆ) ಕಣ್ಮು(« ಕಣ್‌)) 

ಕಾಮಣ್ಣ (ನಾ). ೧. ಕಾಮ; ಮನ್ಮಥ: ಸಿಟ್ಟಗೇಳುತ ಶಿವನು 
ಬಿಟ್ಟಾನೊ ಉರಿಗಣ್ಣ ಸುಟ್ಟು ಬೂದ್ಯಾದೊ ಕಾಮಣ್ಣ (ಕನ್ನಜಾ. ೧೭೫). 
೨. (ಆಲಂ) ಚೆಲುವ; ಸುಂದರ: ಇಂತಹನ ಹೆಂಡತಿಯ ಕಣ್ಣಿಗೆ 
ಅದೇ ಪ್ರಾಯಕ್ಕೆ ಬಂದ ಕಾಮಣ್ಣ ಬಿದ್ದರೆ ಆಶ್ಚರ್ಯವೇನು 
(ಮೂರುದಾ. ೧೫೨). [ಕಾಮ + ಅಣ್ಣ) 

ಕಾಮತಂತ್ರ (ನಾ). - ಕಾಮಶಾಸ್ತ್ರ: ಬಾಹುಬಲಿಗೆ ಕಾಮತಂತ್ರ 
ಸಾಮುದ್ರಿಕಾಯುರ್ನೇದ ... ಲೋಕೋಪಕಾರಿಗಳಪ್ಪ ಶಾಸ್ತ್ರಂಗಳಿನಿ 
ತೊಳವನಿತುಮಂ... ಉಪದೇಶಂಗೆಯಲ್ದು (ಆದಿಪು. ೮-೬೦ ವ) ; ಕಾಮ 
ತಂತ್ರದೊಳ್‌ ನಾಯಕ ನಾಯಕೀ ಭೇದ ಭಿನ್ನ ಕಲಾಕೌಶಲಮುಮಂ 
(ಆನಂಪು. ೬-೯ ವ). [ಕಾಮ 4 ತಂತ್ರ] 

ಹಾಮತಿ (ನಾ). ಹೊಲದಲ್ಲಿ ಕೆಲಸಮಾಡುವವನು ; ವ್ಯವಸಾಯ 
ಗಾರ: ಕಾಮತಿಗಳು ಅಥವಾ ಕು9ಟಗೇ ವೊಕ್ಯಲಿಗರು. ಇವರು ಮಳೆ 
ಗಾಲದಲ್ಲಿ ಒಂದು ಬಗೆಯ ಕುಂಚಿಗೆಯನ್ನು ಹೊದ್ದುಕೊಳ್ಳುವ ಕಾರಣ 
ಇವರಿಗೆ ಈ ಹೆಸರು ಬಂದಿದೆ (ಕಭಾಗೆ. ೧೪೦); ವ್ಯವಸಾಯಗಾರರು 

, ಕುಮತಿ, ಕಾಫು (ತುಳುನಾ. ೧೭೧). [«4- ವರಾ. ಕಾಮತೀ] 

ಕಾಮತೃಷೆ (ನಾ). - ಕಾಮತೃಷ್ಣೆ : ವಿಕೃತ ಕಾಮತೃಷೆಗೆ ಬಲಿಯಾದ 
ಹೆಣ್ಣಿನ ವೇದನೆ... ಇಂತಹ ನೂರು ಬಗೆಯ ಸಮಸ್ಯೆಗಳಿವೆ 
(ವಿದ್ಯಾರೆ. ೧೪). [ಕಾಮ + ತೃಷೆ) 

ಕಾಮತೃಷೆ (ನಾ). ಕಾಮಾಸಕ್ತಿ; ಭೋಗಲಾಲಸೆ : ಕಾಮತೃಷ್ಠೆ, 
ಭವತೃಷ್ಠೆ, ವಿಭವತೃಷ್ಮೆಗಳಿಂದ ದುಃಖ ತಲೆಯೆತ್ತುತ್ತದೆ (ಭಾರದ. ೧೯೭). 

[ಕಾಮ + ತೃಷ್ಣೆ] 

ಕಾಮದ (ಗು). ೧. ಬಯಸಿದುದನ್ನು ಕೊಡುವ (ನಾ). ೨. ಸ್ಕಂದ. 

೩. ಸೂರ್ಯ. ೪. ಶಿವ. ೫. ಗಂಗರಾಜನ ಒಂದು ಬಿರುದು: 


ಕಾಮಕರಂ ಕರಮಡಂಗಿ ನುರ್ಗಪ್ರಿನೆಗಂ ಕಾಮದನಡಂಗೆವೊಯ್ದಂ 
(ಶಮದ. ೨೪೬ ಪ್ರಯೋ); ವಿಸರೀತಜಾತಚರಿತಂ ಭೂಪಾಲರೊಳ್‌ 
ಕಾಮದಂ (ಕಾವ್ಯಾವ. ೨೬೧). [ಸಂ.] 


[< ಸಂ. ಕಾಮಧೇನು] | 


೧೭೧೭ 


pe 
ಎ 


45 


ಕಾಮಧೇನು 


| ಕಾಮದಹನ (ನಾ). ೧. ಕಾಮನನ್ನು ಸುಡುವುದು. ೫ ಶಿವನು 


ಕಾಮನನ್ನು ಸುಟ್ಟ ಸಂಕೇತವಾಗಿ ಫಾಲ್ಗುಣ ಪೂರ್ಣಿಮೆಯ 
ದಿವಸ ಕಾಮನ ಮೂರ್ತಿಯನ್ನು ಸುಡುವ ಸಾಂಪ್ರದಾಯಿಕ 
ಕ್ರಿಯೆ. ೨. ಕಾಮನನ್ನು ಸುಟ್ಟವನು; ಶಿವ. 
[ಕಾಮ + ದಹನ] 
ಕಾಮದಹನಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು 
ಪ್ರಕಾರ: ಯೋಗಯೋಗ್ಯಾಸನಗಳಲ್ಲಿ ಶುದ್ಧಾಸನ ... ಕಾಮದಹ 
ನಾಸನ . , . ಅರ್ಧಾಸನಾದಿಯೆಂಭತ್ನಾಲ್ಕಾಸನ ಭೇದಂಗಳ್‌ 
(ವಿವೇಕ. ೧೪೯). [ಕಾಮದಹನ + ಆಸನ] 
ಕಾಮದಾಯಿನಿ (ನಾ). ೧. ಬಯಸಿದುದನ್ನು ಕೊಡುವವಳು. 
೨. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು: ಅಮೃತ, ಮಾನದ 
. « ಕಾಮದಾಯಿನಿಯೆಂಬ ಷೋಡಶ ಕಲೆಗಳಿಂ (ವಿವೇಕ. ೨೬೭). 
[ಸಂ. ಕಾಮದಾಯಿನೀ) 
ಕಾಮದಾರ (ನಾ). ೧. ಕೆಲಸಗಾರ; ಕಾಮಗಾರಿ ಮಾಡುವವನು: 
ಕಾಮದಾರನಾದರೆ ತನ್ನಷ್ಟಳ್ಳೆ ತಾನು ಆದಾನು (ಶಿಭ್ರ್ರಮ. ೧೯); ಆ 
" ಮರ್ಯಾದೆ ತಮ್ಮ ಹಕ್ಕು ಎಂದು ಖಾತೆಯಲ್ಲಿಯ ಕಾಮದಾರರೂ 
ತಿಳಿಯುವರು (ಗಂಮಾಯ. ೭೯). ೨. ಸರಕಾರೀ ನೌಕರ, ಅಧಿ 
ಕಾರಿ : ಸರಕಾರೀ ಕಾಮದಾರ ಮತ್ತು ವಕೀಲ ಜನರೆ ಮನೆಗಳಲ್ಲಿ ವಾದಿ 
ಪ್ರತಿವಾದಿ... ಹೋಗಿ ಬರುವದು ನಡೆದಿದೆ (ಮಂಜುಕ. ೮). 
[+ ಹಂ. ಮರಾ. ಕಾಮಬಾರ್‌'] 
ಕಾಮದುಘು (ಗು). ಬಯಸಿದುದೆಲ್ಲವನ್ನೂ ಕೊಡುವ. [ಸೆಂ.] 
ಕಾಮದುಘ್ಕ "ಕಾಮದುಫೆ ನೋ. 
ಕಾಮದುಘೆ, ಕಾಮದುಘೈ (ನಾ). ಬಯಸಿದುದೆಲ್ಲವನ್ನೂ 
ಕರೆಯುವ ದೇವಲೋಕದ ಹಸು; ಕಾಮಧೇನು: ಮನುವ್ರಜಕೆ 
ಕಾಮಧು[ದು3ಘೆಯಂ ಮುದದೊದವಿನಿಂ ಕೀರ್ತಿಪೆಂ (ಉದ್ಭದೇ. ೧-೭). 
ಕಣಮದುಘ್ಯು : ನಿತ್ಯ ಪರೀಕ್ಷಣ ಸ್ಥಳ ವಿಪರ್ಯಯ ಪ್ರತಿಪಶ್ತಿದಾನಂ 
ಗಳೆಂ ನಿಯೋಗಿಗಳಂ ಕಾಮದುಘರಂ ಮಾಡಿಯುಂ (ಚಂದ್ರಪು. ೨-೬೦ವ); 
ಭಕ್ಷಿಸುರತರು ಸುರುಚಿರೋದಿತ ನಿತ್ಯ ಸದ್ಗುರು ಭಕ್ತಿಕಾನುದುಘ (ಬಸಪ. 
೩೯-೧) ; ಕಾಮಿತವಸ್ತುವಂ ನೆಗಳಲಾರ್ಪುದು ಕಾಮದುಘ (ರಾಜಕೇ- 
೪-೯೦). [ಸಂ. ಕಾಮದುಘಾ] 
ಕಾಮದೃಷ್ಟಿ (ನಾ). ಕಾಮಚೇಷ್ಟೆಯಿಂದ ಕೂಡಿದ ನೋಟ; 
ಕಾಮುಕದೃಷ್ಟಿ: ಅರಿವೆ ಹೆಚ್ಚಿದಂತೆ ಅಳತೆ ಮೀರಿದ ಕಾಮದೃಷ್ಟಿ 
ಬೆಳೆಯಲಿಲ್ಲವೆ (ಸ್ವಪ್ನಹೊ. ೨೪೬). [ಕಾಮ + ದೃಷ್ಟಿ] 
ಕಾಮದೇವ (ನಾ). ೧. ಮನ್ಮಥ: ಆ ಕಮನೀಯ ನಿಲೋಕನನಾ 
ಕಾಲದೆ ಕಾಮಡೇವನೆಂದೊ (ಆದಿಫು. ೮-೫೨). ೨. ಶಿವ. ೩. ವಿಷ್ಣು. 
೪. [ಸಂಗೀತ] ಒಂದು ರಾಗದ ಹೆಸರು: ನೀರೋಶ್ಪಲಿನಿ... 
ಕಾಮದೇವ ದೇವನಾದೋತ್ತರ ವಸಂತ ಬಂಗಾಳವೆಂಬಿಪ್ಪತ್ತೆರಡು ರಾಗಂ 
ಗಳುಂ ಕ್ರಿಯಾಂಗದಿಂದ ಪುಟ್ಟಿ ದವು (ವಿವೇಕ, ೨೩೪). 
[ಕಾಮ + ದೇವ] 
ಕಾಮಧನು (ನಾ). ೧. ಮನ್ಮಥನ ಬಿಲ್ಲು. ೨. ಮಳೆ ಬಿಲ್ಲು; ಇಂದ್ರ 
ಧನುಸ್ಸು: ಮೇಫರೂಪಂಬೆತ್ತುನಿಂದ ಪುಷ್ಪಕದ ಅ ನೆಳಲೆ ಸೇತುವೆಯಾಗೆ 
ಕಾದುಧನು ತನುವಾಗೆ . . . ಅಡವಿಗಿಳಿದನಾ ಮಾರೀಚನುಪಮಾತೀತ 
ಕಾಮರೂಪಿ (ಶ್ರೀರಾಮಾ. ೨೩೦-೭೦). [ಕಾಮ + ಧನು] 
ಕಾಮಧೇನು (ನಾ). ಬಯಸಿದುದನ್ನು ಕೊಡುವ ದೇವಲೋಕದ 
ಹಸು: ಆ ಕಾಮಧೇನುವೆ ಕೈಸಾರ್ದೊಡಂ (ಅನ ಂಪು. ೧-೬೦). 


[ಸಂ.] 


ಉಾಮಧ್ವಂಸಿ 


ಕಾಮಧ್ವಂಸಿ (ನಾ). ೧. ವಿಷಯಾಸಕ್ತಿಯನ್ನು ನಾಶಗೊಳಿಸಿ 
ದವನು; ಜಿತೇಂದ್ರಿಯ. ೨. ಕಾಮನನ್ನು ಸುಟ್ಟು ಕೊಂದವನು; 
ಶಿವ. ೧, ೨: ಈ ಮಹಾಪುರುಷಂ ... ಮನುಷ್ಕಧರ್ಮನಾಗಿಯುಂ 
ಭನಾಧ್ಮಕ್ಷನಲ್ತು ಕಾಮಧ್ವಂಸಿಯಾಗಿಯುಂ ಶ್ರಿಲೋಚನನಲ್ತು (ಜಗವಿ. 
೮-೧೦ ವ). [ಸಂ. ಕಾಮಧ್ವಂಸಿನ್‌] 

ಕಾಮನ (ಗು). ೧. ಕಾಮತೃಷ್ಲೆ ಯುಳ್ಳ; ಕಾಮುಕನಾದ. 
(ನಾ). ೨. ಇಚ್ಛೆ; ಅಪೇಕ್ಷೆ [Xo] 

ಕಾಮನಿ "ಕಾಮಾಲೆ? ನೋ. 

ಕಾಮನಿರ್ಜರೆ (ನಾ). [ಜೈನ] ಕಾಮಗಳು ನಾಶವಾಗುವುದು ; 
ಕಾಮಕ್ಷಯ : ತರದಿಂದೆ ಕಾಮನಿರ್ಜರೆ ಸರಾಗ ಸಂಯಮಗುಣಂ 
ಸ್ವಭಾವಮೃದುತ್ವಂ ಪರಿವರ್ತಿಪ ಬಾಳತಪಲ್ಪ್ವರಿತ್ರಮಿವು ದಿವಿಜರಾಯು 
ಗಾಸ್ತ್ರವಮಕ್ಕುಂ (ಸುಕುಮಾ. ೮-೨೧). [ಕಾಮ + ನಿರ್ಜರೆ) 

ಕಾಮನೆ (ನಾ). ಬಯಕೆ; ಆಸೆ; ಅಪೇಕ್ಷೆ:'. ಕಾಮನೆಗಳೆಲ್ಲ ಬೂದಿ 
ಯಾಗಿ ನಸುಕೆಲ್ಲ ಬೆಂಕಿಯಂತೆ ಸುಡುವ ಹಗಲಾಗಿ... ಧೈರ್ಯಗೆಡದೆ 
ಇದ್ದ ಜೀವ ಕಂಡ ಶಾಂತಿಯದು (ಸಮಜೀ. ೯೫೦) ; ಆಸಕ್ತಿಯಿಂದ 
ಕಾಮನೆಯು ಉಂಟಾಗುತ್ತದೆ (ಧರ್ಮಸಾ. ೧೩೨). (ಸಂ. ಕಾಮನಾ) 

ಕಾಮಪತ್ನಿ (ನಾ). ಕಾಮನ ಹೆಂಡತಿ; ರತಿ: (8). 

[ಕಾಮ + ಪತ್ನಿ] 

ಕಾಮಪಾಲ, ಕಾಮಪಾಳ (ಗು). ೧. ಇಚ್ಛೆ ಕೈಯನ್ನು nl ಚಃ 
(ನಾ). ೨. ಬಲರಾಮ; ಬಲದೇವ: Sone - . ಕಾಮ 
ಪಾಲಃ, ಹಲಾಯುಧಃ - ಈ ೧೮೪ ಬಲದೇವನ ಪೆಸರ್‌ ೫ (et 
೬-೩೦) ; ಆಂತ ಗೋಪಲು ವಿನೋದದಿಂ ಕಾಮಪಾಲಂಬೆರಸು .., 


ಚರಿಯಿಸುತ್ತಿರ್ದಲ್ಲಿ (ಜಗವಿ. ೪-೩೪ ವ). ೩. ವಿಷ್ಣು. ೪. ಶಿವ. 
ಕಾಮಹಾಳೆ: ೨. “ಬಲನೇಕಕುಂಡಳಂ ... ಮುಸಳ ಕಾಮಪಾಳಂ 
ರಾಮಂ? (ವಸ್ತುಕೋ. ೫-೨೫). [ಸಂ.] 


ಕಾಮಪಾಲಕ (ನಾ). - ಕಾಮಪಾಲ ೨: ಕಾಮಪಾಲಕನಾಮವೊಪ್ಪಿ 
ಹನಾ ಮಹಾಬಲನಿರ್ದಕಾಲದಿ .. . ಕೃಷ್ಣನೆಂದೆನಿಪ ನಾಮದೇಹವ ಧರಿಸಿ 
ದೇವಕಿ ಭಾಮಿನಿಯೊಳವತರಿಸಿ (ಗಗತಾ. ೧೯-೧೪). [ಸಂ.] 
ಕಾಮಪಾಳ "ಕಾಮಪಾಲ' ನೋ. 
ಕಾಮಪ್ರಧ್ವಂಸಿ (ನಾ). ೧. - ಕಾಮಧ್ವಂಸಿ ೨: ಕಾಮಪ್ರಧ್ವಂಸಿ 
ಗಂಗಾಜಳವಿಳಸಿತ ಜೂಟಿಸ್ಮಳಂ ಚಂದ್ರ ಚೂಡಾರಾ ಮಂ (ಕಇಆ. 
೫೩-೪೨-೬೯; 1172). [ಸಂ. ಕಾಮಪ್ರಧ್ವಂಸಿನ್‌) 
ಕಾಮಬಾಣ (ನಾ). ೧. ಮನ್ಮಥನ ಬಾಣ. ಓ ಅರವಿಂದ, 
ಅಶೋಕ, ಚೂತ್ಕ ನವಮಲ್ಲಿಕಾ, ನೀಲೋತ್ಸಲ ಈ ಐದು 
ಪುಷ್ಪಗಳು. ೨. ಐದು ಎಂಬ ಸಂಖ್ಯೆಯ ಸಂಕೇತ- ಕಾನುಬಾಸೊ 
ವಳಿಯ ಪಾಂಗೆಯ್ದೆ ಗಣಮಕ್ಕೆ ನಡುವಣಕ್ಕರಕೆ (ಛಂದೋಂಬು: ೫-೬). 
[ಕಾಮ + ಬಾಣ] 
hci (ನಾ). [ಜೈನ] ಒಂದು ವ್ರತ: ಇಂತು ಭೋಗ 
ಹ್ಮವ್ರತನುಂ ಪತ್ತುವಿಟ್ಟು ಕಾಮಬ್ಬ ಬ್ರಹ್ಮ್ರತಮನುತ್ತರಕ್ರಿಯೆ 
ಸ“ ನಡೆಯಿಸಿ (mad. ೨೩೩). [ಕಾಮ ಬ್ರಹ್ಮವ್ರತ] 
ಕಾಮಭಸ್ಷೆ (ನಾ). ಬಯಸಿದ್ದನ್ನೆಲ್ಲ (ಸಿಕ್ಕಿದ್ದನ್ನೆಲ್ಲ) ತಿನ್ನುವವನು: 
(ಕ). (ಸಂ.] . 
ಕಾಮಭರಿತ (ನಾ). ಕಾಮದಿಂದ ತುಂಬಿದವನು; ವಿಷಯಾಸಕ್ತಿ 
ತುಂಬಿದವನು: ಕದನರುಚಿಗಳು ಕಾಮಭರಿತರು ಮದಸಮೇತರು 


೧೭೧೮ 


10 


20 


23 


55 


ಯುಕ್ತಿ ಶೂನ್ಯರು ಬದುಕಚೇಕೆಂದಿಂತು ಸುಲಲಿತವಾಗಿ ರಚಿಸಿದನು!45 


(ಕೌಶಿರಾ. ೧-೭). [ಕಾಮ + ಭರಿತ] 


ಕಾಮಲ 


ಕಾಮಮಧನ (ನಾ). ೧. ಇಚ್ಛೆಯನ್ನು ನಾಶಮಾಡಿಕೊಂಡವನು. 
೨. ಮನ್ಮಥನನ್ನು ಸಂಹರಿಸಿದವನು. ೧, ೨: ಶಿವ: ಪ್ರದತ್ತ 
ಕಾಮನುಮೆನಿಸಿರ್ದು ಕಾಮಮಥನಂ . . . ಆಹೀಂದ್ರ ಭೂಸಣಂ 
(ರಾಜಶೇ. ೧೪-೧೪೪). [ಕಾಮ + ಮಥನ] 

ಕಾಮಯಿತೃ (ನಾ). ೧. ಬಯಕೆಯುಳ್ಳವನು. ೨. ಕಾಮುಕ : (8). 

[ಸಂ.] 

ಕಾಮಯಿತೃತ್ವ (ನಾ).:ಬಯಸುವಿಕೆ: ಆನಂದಮಯನ ಪ್ರಕರಣದಲ್ಲಿ 
“ಅವನು ಬಹುವಾಗುವೆನು, ಹುಟ್ಟುವೆನು ಎಂದು ಕಾಮಿಸಿದನು? 
ಎಂದು (ಆನಂದಮಯನಿಗೆ) ಕಾಮಯಿತೃತ್ವವನ್ನು ಹೇಳಿರುವುದರಿಂದ 
(ಬ್ರಹ್ಮಛಾ. ೧೬೨). [೫ಂ.] 

ಕಾಮಯ್ಯ (ನಾ). ಒಬ್ಬಾತನ ಹೆಸರು: ಆ ಕಲ್ಲಂ ಬರೆದ 
ಗಾಮಯ್ಯನ ಸೇನಬೋವ ಕಾಮಯ್ಯ (ಎಕ. ೫11, ತಿಪಟೂ. ೧೦೩-೧೯; 
972). [ಕಾಮ + ಆಯ್ಕ] 

ಕಾಮರ "ಕಾಳ್ಮರ' ನೋ. 

ಕಾಮರಾಗೆ (ನಾ). ಕಾಮಲಾಲಸೆ : ದಶಕಂಧರಂ ಸೀತಾನಿಬಂಧನ 
ವಚನ ಶ್ರವಣ ಸಂವರ್ಧಿತ ಕಾಮರಾಗನಾಗಿ (ಕಗವಿ. ೪೧-೨೧). 

[ಕಾಮ + ರಾಗ] 

ಕಾಮರೂಪ (ನಾ). ೧. ಬೇಕಾದ ರೂಪವನ್ನು ಧರಿಸಬಲ್ಲವನು. 
೨. ಬೇಕಾದ ರೂಪವನ್ನು ಧರಿಸಬಲ್ಲ ಸಿದ್ಧಿ ; ರಾಜಸದ ದಶಸಿದ್ಧಿ 
ಗಳಲ್ಲಿ ಒಂದು.: V4 ea ಕೇಳು ದೂರಶ್ರ 
ಯೆರಡದು .*ಕಾಮರೂಪವು ಕೇಳು ತಾನೈದೆಲೆ (ಜ್ಞಾನಸಿಂ. 
೨೦-೫೩). ೩. ಪಂಚ ಮಾಯಾಮಂತ್ರಗಳಲ್ಲಿ ಒಂದು: ಕಾಮರೂಪ 
ಘೋರೆದರ್ಶನ ಸಂಮೋಹನ ವಿಶ್ವರೂಪ ಗುಲ್ಮ ಸೃಷ್ಟಿಗಳೆಂಬ ಪಂಚ 
ಮಾಯಾಮಂತ್ರಂಗಳಂ (ವಿನೇಕ. ೮೧). ೪. ಅಸ್ಸಾಮದೇಶದ 
ಪಶ್ಚಿಮಭಾಗ: ಇವನ ಕೀರ್ತಿಯು ಕಾಮರೂಪ (ಆಸ್ಸಾಮಿನ) 
ದೊರೆಯ ಕಿವಿಗೂ ಮುಟ್ಟ(ಬಾಲಪ್ರ.11, 872). ೫. ಮನ್ಮಥನ ಆಕಾರ. 
೬. ಮನ್ಮಥನಂತೆ ಬಹಳ ಸುಂದರನಾದವನು. ೭. [ನಾಟ್ಯ] 
ಒಂದು ಬಗೆಯ ನೃತ್ಯ: ವೈಷ್ಣವ ಸಂಪ್ರದಾಯದ ಅನುಭವದ 
ಬೆಳಕಿನಲ್ಲಿ. ಶ್ರೀ ಶಂಕರದೇವ್‌ “ಕಾಮರೂಪ” ನೃತ್ಯವನ್ನು 
ಅಭ್ಯಸಿಸಿದರೆಂದೂ - * * ಭಾವಿಸಲಾಗಿದೆ (ಭಾಕಜಾ. ೨೬). 

[ಕಾಮ + ರೂಪ] 

ಕಾಮರೂಪಿ (ನಾ). ೧. ಇಷ್ಟಔಂದ ರೂಪವನ್ನು ಧರಿಸಬಲ್ಲವನು: 
ಕಾಮರೂಪಿಯುಂ ಧಾರ .** ಯಾಗ ಹಸ್ತಿರತ್ನಮುಂ 
(ಆದಿಪು. ೧೧-೨ ವ); ಇದು ಕ್ರಾಮರೂಪಿಯಕ್ಕೂ ಮಿದನೆಂತಆೌಯಲಕ್ಕು 0 
(ಪಂಚತಂ. ೧೪೭-೨೨). ೨. ಪುನ್ಮಥನಂತೆ ಸುಂದರವಾದ ಜೀಹ 
ವುಳ್ಳ ವನು; ಸ್ಬು ರದ್ರೂ ಫಿ: ಕಾಮರೂಪಿ [ಪಾಕಾಂ. ಪು]ಗಳಾದುದಳ್ಕ ಭಿ 
ರಾಮವಾಯಿತು aaa ೮-೩೬). ೩. ವಿದ್ಯಾಧರ. 

(ಸಂ. ಕಾಮರೂಪಿನ್‌] 

ಕಾಮರೂಪಿತ್ವ (ಗು). ೧. ಇಷ್ಟಬಂದ ರೂಪವನ್ನು ತಾಳುವಿಕೆ. 
(ನಾ). ೨. ಬೇಕಾದ ರೂಪವನ್ನು ತಾಳಬಲ್ಲ ಸಿದ್ಧಿ : ಅಣಿಮಾ 
ಮಹಿಮಾ . . . ಕಾಮರೂಪಿತ್ವಾದಿ ಭೇದದಿಂ ಕ್ರಿಯಾಗೋಚರರ್ದ್ಮಿ 
ಬಹುವಿಧಂ (ತತ್ವಪ್ರ. ೭೪). [ಸಂ.1 

ಕಾಮಲ (ಗು). ೧. ಕಾಮವಾಸನೆಯಿಂದ ಕೂಡಿದ; ಅತ್ಯಂತ 
ವಿಷಯಾಸಕ್ತಿಯುಳ್ಳೆ ; ಕಾಮುಕವಾದ. (ನಾ). ೨. ಕಾಮಾಲೆ 
ರೋಗ: ಕಾಚ ಕಾಮಲ ಮೊದಲಾದ ಇಂದ್ರಿಯದೊೋಷಗಳು 
(ಹಿ೦ದಸಾ. ೧೩೭). [ಸಂ.] 


ಕಾಮಲಂಪಟಿ ೧೭೧೯ 


ಕಾಮಲಂಪಟ (ನಾ). ಕಾಮಾಸಕ್ತ; ಕಾಮುಕ; ವಿಷಯಾಸಕ್ತ: 
ಸ್ಮರನರಸಿ ಪತಿಶೋಕದಿಮ್ಮಾರಣ್ಕ್ಯದೊಳ್‌ ಪೋಗುತಿರಲು ಶಂಬರ ಕಂಡು 
ಕರಜೊಯ್ದು ಕಾಮಲಂಪಟನಾಗಲು (ನವಮೋ. ೧೩-೧೭). 

[ಕಾಮ + ಲಂಪಟ] 

ಕಾಮಲತೆ (ನಾ). ೧. ಪುರುಷರ ಗುಹ್ಯಾಂಗ ; ಶಿಶ್ನ. ೨. ಒಂದು 
ಬಗೆಯ ಸಸ್ಯ: (ಮೈಔಗಿ, ೬೫-೧೩೩೭). [ಸೆಂ. ಕಾಮಲತಾ] 

ಕಾಮಲದೋಷ (ನಾ). ಕಾಮಾಲೆಯಿಂದ ಉಂಟಾದ ,ದೋಷ : 
ಕಣ್ಣಿನಲ್ಲಿ ಕಾಮಲದೋಷ ಇದ್ದರೆ ಆದು ಬಿಳಿಯ ವಸ್ತುವನ್ನು ಹಳದಿಯ 
ವಸ್ತುವನ್ನಾಗಿ ಗ್ರಹಿಸುವುದು (ಭಾತತ್ವ. ೮೩೫). 

[ಕಾಮಲ 4 ದೋಷ) 

ಕಾಮಲೆ, "ಕಾಮಾಲೆ? ನೋ. 

ಕಾಮವಟ್ಟಿ (ನಾ). ಮರಗೆಲಸ ಮುಂತಾದ ಕರ್ಮಗಳನ್ನು 
ಮಾಡುವ ಶಾಲೆ; ಕರ್ಮಶಾಲೆ: ಸಮಂತು ಭಂಡಾರಮಂ ಬೊಕ್ಕಸಮ 
ನುಗ್ರಾಣನುಂ ಕಣಜ ಕಾಮವಟ್ಟಿ ಮುಂತಾದವಂ... ಎಂಬಿಂತಿ 
ವೆಲ್ಲವಂ ಪರಿಕಿಸಿ (ಪದ್ಮರಾ. ೪-೨೪); ಭಂಡಾರಬೊಕ್ಕ ಸ ಉಗ್ರಾಣ 


ಕಣಜ ಕಾಮವಟ್ಟ ಸುಂಕಸಾರಿಗೆ ಸ್ಥಿರಾದಾಯ ಚರಾದಾಯ ... ಎಲ್ಲ 


ನಿವರಗಳನ್ನೂ ತಾವು ಕೃಪೆಯಿಟ್ಟು ಕೇಳಬೇಕು (ತುಂಗಭ. ೧೮). ([?) 
ಕಾಮವರ್ಥಿನಿ (ನಾ). ೧. ಪ್ರೀತಿಯನ್ನು ಹೆ ಚ್ಚಿಸುವವಳು. 
೨. [ಸಂಗೀತ] ಒಂದು ರಾಗದ ಹೆಸರು: ಕಾಮವರ್ಧಿನೀ - ೫೧ನೇ 
ಮೇಳಕರ್ತರಾಗ (ಸಂಗೀತೆಂ. ೧೪೩). (ಸಂ. ಕಾಮವರ್ಧಿನೀ] 
ಕಾಮವಾದ (ನಾ). ಮನಬಂದಂತೆ ಮಾತಾಡುವುದು : (೪). 
[ಕಾಮ + ವಾದ] 
ಕಾಮವಾಸನೆ (ನಾ). ವಿಷಯೋಪಭೋಗದ ಇಚ್ಛೆ; ಕಾಮುಕ 
ಭಾವ : ಪ್ರಗತಿ ಪಥದಲ್ಲಿ ಮುನ್ನಡೆಯಬೇಕಾದ ನೀನು ಕೇವಲ ಕಾಮ 
ವಾಸನೆಯಿಂದ ಆಧಃಪಾತಾಳಕ್ಕಿಳಿಯ ಬಯಸುವೆಯಾ (ಹೇಮಕೂ. ೩); 
ಕಾಮವಾಸನೆಯಿಂದ ಯಾರೂ ಈಕೆಯನ್ನು ನೋಡಲಿಲ್ಲ (ಬೆನ್ನಬೇ.೧೮೭); 
ಏಳನೆಯ ನೆರೆಯ ಶ್ರಾನಕನು ವಿವಾಹಿತ ಸ್ತ್ರೀಯಲ್ಲಿಯೂ ಕಾಮ 
ಪಾಸನೆಯನ್ನು ತ್ಯಜಿಸಿ ಪೂರ್ಣ ಬ್ರಹ್ಮಚರ್ಯೆಯನ್ನು ಪಾಲಿಸುತ್ತಾನೆ 
(ಭಾರದ. ೧೮೪). [ಕಾಮ + ವಾಸನೆ] 
ಕಾಮವಿಕಾರ (ನಾ). ಕಾಮೋದ್ರೇಕ; ಕಾಮ ಲಾಲಸೆ; ವಿಷಯೋಪ 
ಭೋಗದ ಅಭಿಲಾಷೆ: ಕಾಮವಿಕಾರವಿದು ಹೊಲ್ಲ (ಬಸಪು. ೪೦-೪೭) ; 
ಕಾಮನಿಕಾರವೇಕೆ ಶಿವಾರ್ಚಕಂಗೆ (ಬಸಪ. ೪೦-೪೮). 
[ಕಾಮ + ವಿಕಾರ] 
ಕಾಮವಿಹ್ವಲ (ನಾ). ಕಾಮದಿಂದ ಪೀಡಿತನಾದವನು; ಕಾಮೋ 
ದ್ರೇಕದಿಂದ ವ್ಯಗ್ರನಾದವನು: ಹೀಗೆ ಕಾಮವಿಹ್ವಲನಾದ ನಿಯೋಗಿಗೆ 
ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ (ಸಮಜೀ. ೬೬೬). 
[ಕಾಮ + ವಿಹ್ವಲ] 
ಕಾಮವೃದ್ಧಿ (ನಾ). ೧. ವಿಷಯಾಭಿಲಾಷೆಯ ಅಧಿಕ್ಯ. ೨. ಒಂದು 
ಮೂಲಿಕೆಯ ಹೆಸರು: “ಮನೋ ಜವೃದ್ಧಿ-ಕಾಮವೃದ್ಧಿಗ 
(ಓಷಧಿ. ೧೨೨). [ಕಾಮ + ವೃದ್ಧಿ] 
ಕಾಮವೈರಿ (ನಾ). ಕಾಮನ ಶತ್ರು; ಶಿವ: ಕಾಮನೈರಿಗೆ ಕಾಮಿಗಳು 
ಸರಿಯೇ (ಬಸಪು. ೫೪-೨೧). [ಕಾಮ + ವೈರಿ) 
ಕಾಮಶಾಸ್ತ್ರ (ನಾ). ಕಾಮನೆಂಬ ಪುರುಷಾರ್ಥಕ್ಕೆ ಸಂಬಂಧಪಟ್ಟ 
ವಿಷಯವನ್ನು ತಿಳಿಸುವ ಶಾಸ್ತ್ರ; ಪ್ರೇಮಕಲಾ ಶಾಸ್ತ್ರ; 
ರತಿಶಾಸ್ತ್ರ: ಮಹಾದೇವರಗಣಂ ನಂದಿಕೇಶ್ವರಂ ಸಹಸ್ರಾಧ್ಯಾಯದಿಂ 
ಕಾಮಶಾಸ್ತ್ರಮಂ ಪೇಟ್ಮಂ (ಮಡಕಿ. 'ಗಿ-೫೮ ವ). [ಕಾಮ ಶಾಸ್ತ್ರ) 


80 


45 


ಕಾಮಾಂಕುಶ 


ಕಾಮಶಿಳೀಮುಖ (ನಾ). ಮನ್ಮಥನ ಬಾಣ : ಕಾಮಶಿಳೀಮುಖಕ್ಕೆ 
ಕೋಮಳೆ ಸುಗಿದಿರ್ದಳ್‌ (ಪುಷ್ಪಪು. ೬-೩೯). 
[ಕಾಮ + ಶಿಳೀಮುಖ (ಇ ಶಿಲೀಮುಖ)] 
ಕಾಮಶುದ್ಧಿ (ನಾ). ೧. ಕಾಮಭಾವನೆಯನ್ನು ಗೆದ್ದಿರುವುದು; 
ಜಿತೇಂದ್ರಿಯತ್ತ. ` ೨, ತನ್ನ ಹೆಂಡತಿಯಲ್ಲಿ ಮಾತ್ರ ತ್ರಿಕರಣ 
ಪೂರ್ವಕವಾಗಿ ಅನುರಕ್ತನಾಗಿರುವುದು. ೧, ೨: ಕಾಮಶುದ್ಧಿ 
ಯೆಂಬುದು ಪಿಗತ ಕಾಮರುಂ ಚಿತೇಂದ್ರಿಯರುಂ ಸ್ವದಾರ 
ಸಂತುಸ್ಟರು ಮಾಗಿಪ್ಪೆದು (ಚಾವುಂಪು. ೨೪೧). 
[ಕಾಮ + ಶುದ್ಧಿ] 
ಕಾಮುಸೆಂಚಾರೆ (ನಾ). ಬೇಕಾದಲ್ಲಿಗೆ ಪ್ರಯಾಣಮಾಡುವುದು ; 
ಇಷ್ಟಬಂದಲ್ಲಿಗೆ ಹೋಗುವುದು: ಹತ್ತು ರೂಪಾಯಿಯ ಕಾಮ 
ಸಂಚಾರದ ರೈಲು ಓಕೀಟನು ತಂದೆ (ಇಂಚಾಪ. ೨೮-೩೦). 
[ಕಾಮ 4 ಸಂಚಾರ] 
ಕಾಮಸನ್ನಿ (ನಾ). ಅತಿಯಾದ ಕಾಮಲಾಲಸೆಯಿಂದುಂಟಾದ 
ಮತಿಭ್ರಮೆ: ಅವಳಿಗೆ ಹಿಂದಿನಿಂದ ಇವನು ಕೂಗುತ್ತ ಬರುವುದನ್ನು 
ನೋಡಿ ಗಾಬರಿಯಾಯಿತು. ಈ ಮನುಷ್ಯನಿಗೆ ಕಾಮಸನ್ನಿಯಾಗಿದೆ ಎಂದು 
ಕೊಂಡಳು (ತುಂಬಿಕೊ. ೭೧); ಕಾಮಸನ್ನಿಯ ಕಾಲಾಳೆ! ನೀಡ! 
ಚಾಂಡಾಲ! (ಬೆಳುಮ. ೨೨೧). [ಕಾಮ + ಸನ್ನಿ] 
ಕಾಮಸರ (ನಾ). ಒಬ್ಬಾತನ ಹೆಸರು: ಆ ವನ್ಯದಿ ಕಾಮಸರ 
ಆಚರಿಯ ಮಗ ಕೇವಳಿ (ಎಕ. 2%, ಹೊಸಕೋ. ೮೫-೫; 750). 
(2) 
ಕಾಮಸೂತ್ರ (ನಾ). ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಸೂತ್ರ ಅಥವಾ 
ಅಂತಹ ಸೂತ್ರಗಳನ್ನೊಳಗೊಂಡ ಗ್ರಂಥ. "ಕಾಮಸೂತ್ರಕಾರೆ? 
ಪರಾ. [ಕಾಮ + ಸೂತ್ರ] 
ಕಾಮಸೂತ್ರೆಳಾರ (ನಾ). ಕಾಮಸೂತ್ರವನ್ನು ಬ ಕೆದವನು; 
ವಾತ್ಸ್ಯಾಯನ: ಕಾಮಸೂತ್ರಕಾರ ವಾತ್ಸ್ಯಾಯನ ಷಡಂಗಲಕ್ಷಣ 
ವನ್ನು ನಿರೂಪಿಸಿದ್ದಾನೆ (ಭಾರದ, ೫೮೦). [ಸೆಂ.] 
ಕಾಮಹತ (ನಾ). ಕಾಮದ ಆಘಾತಕ್ಕೆ ಗುರಿಯಾದ; ವಿಷಯಾ 
ಸಕ್ತಿಯಿಂದ ದೂಹಿತವಾದ: ಈ ಆನಂದ... ಕಾಮಹತವಾದ 
ಚೇತನಗಳಿಗೆ ಲಭಿಸದು (ಸೌಂದಸ. ೧೫). (ಸೆಂ.] 
ಕಾಮಹರ (ನಾ). ಕಾಮನ ನ್ನು ನಾಶಪಡಿಸಿದವನು ; ಶಿವ: 
ಸಿರಿಯಾಳ ಸೆಟ್ಟಿಯ ಮನೆಗೆ ನೀನಾವ ವ್ಯೋಮನದಿಯಂ ತಳೆದು ಪೋದೈ 
ಕಾಮಹರ (ಬಸಪು. ೨೪-೭೪). [ಸಂ.] 
ಇಮಳೆ "ಕಾಮಾಲೆ? ಫೋ 
ಕಾಮಳ್ಳಿ (ನಾ). ಒಂದು ಬಗೆಯ ಪಕ್ಷಿ: ಕೋಗಿಲೆ ಕಾಜಾಣವು 
ಕಾಮಳ್ಳಿ ಆಹ್ವಾನಿಸುತಿವೆ ಗಾನದೊಳಿಲ್ಲಿ (ಅಗ್ನಿಹಂ. ೪); ಕೋಗಿಲೆ 
ಕಾಜಾಣ ಪಿಕಳಾರ ಕಾಮಳ್ಳಿಗಳ ದನಿಗಡಲಿನ ನಡುನೆ (ಚಂದ್ರನಿ॥ 
೧೬೦-೪೦). [?) 
ಕಾಮಾಂಕಿಯ (ನಾ). ಕುದುರೆಯಲ್ಲಿ ಒಂದು ಜಾತಿ: ಬಾಲಮು 
ಮೆರ್ದೆಯುಂ ಕಣ್ವಂ ಕಾಲುಂ ಕರ್ಪೆಸೆದು ತೋಜಕಿ ಬದರದ ಕಾಯಂ 
ಪೋಲೆ ತನುಚ್ಛವಿ ಮೂಲಂ ಮೇಲಾ ನಾಲ್ಕೆಡೆಯ ರಕ್ತಕಾಮಾಂಕಿ 
ಯಮುಂ (ಅಶ್ವಶಾ. ೨-೨೨). [? 
ಕಾಮಾಂಕುಶ (ನಾ). ೧. ಉಗುರು; ನಖ: *ಕಾಮಾಂಕುಶಾಃ, 
ಕರರುಹಾಃ, ಪುನರ್ನವಾಃ, ಪಾಣಿಜಾಃ, ನಖರಾ -ಈ ೫ (೬?) ಉಗುರ್‌* 
(ಹಲಾಯು. ೮೪-೩೫೭). ೨. ಪುರುಷನ ಜನನೇಂದ್ರಿಯ, 
(ಕಾಮ 4 ಅಂಕುಶ] 


ಕಾಮಾಂಗ 


ಕಾಮಾಂಗ (ನಾ). ಸಂಭೋಗ ಶೃಂಗಾರದ ಅಂಗ, --ಭಾಗ; 
ಶೃಂಗಾರಚೇಷ್ಟೆಗಳಿಗೆ ಉದ್ಭೋದಕವಾದ ಕಳ್ಳು, ನರ್ತನ 
ಮೊದಲಾದದ್ದು : ಕಳ್ಳಪ್ಪುದು ತಪ್ಪದೆಂದು ಕುಡಿದರ್‌ ಕಾಮಾಂಗಮಂ 
ಕಾಂತೆಯರ್‌ (ಪಂಪಜಾ. ೪-೮೮). ೨. ಮಾವಿನ ಮರ. ೩. [ಛಂದ] 
ಒಂದು ವೃತ್ತ: ಪ್ರೋಮಂ ಹರಂ ತಾಮಾಗಿರಲ್‌ ಶ್ಶಾಮಾಂಗಿ 
ಕೇಳ್‌ ಕಾಮಾಂಗಮಂ (ಛಂದೋಂಬು. ೨-೧೬). 
[ಕಾಮ + ಅಂಗ್ಬು) 
ಕಾಮಾಂಚ ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
(ಮೈಡಔಗಿ, ೨೭-೫೧೨). 
[ಕಾಮಾಂಚ್ಯ * ಹುಲ್ಲು («ಎ ಫುಲ್‌)) 
ಕಾಮಾಂತಕ (ನಾ). - ಕಾಮಹರ. [ಕಾಮ + ಅಂತಕ] 
ಕಾಮಾಂಧ (ಗು). ೧. ಕಾಮೋದ್ರೇಕದಿಂದ ಜ್ಞಾನಶೂನ್ಯವಾದ : 
«ಭಾರ್ಯಾ ರೂಪವತೀ ಶತ್ರುಃ? ಎಂಬ ಮಾತು ಕಾಮಾಂಧವಾದ 
ಸಮಾಜಕ್ಕೆ ಮಾತ್ರ ಅನ್ವಯಿಸುವುದು (ಸಮಜೀ. ೭). (ನಾ). ೨. ಕಾಮ 
ದಿಂದ ವಿವೇಕವನ್ನು ಕಳೆದುಕೊಂಡವನು: ಕಂತುವೆ ಪರಮಾತ್ಮ 
ನಾಗೆ ತನ್ಮತಮೆ ಸಿದ್ಧಾಂತಮಾಗೆ ಕಾಮುಕೀಳಾಮುಳರೆ ಸಧರ್ಮರಾಗೆ 
» * ಕಾಮಾಂಧರಾಗಿ (ಶಾಂತಿಪು. ೭-೧೦ ವ) ; ಕಾಮಾಂಧನಿಂತೆಂದನಲ್ತೆ 
(ಮದತಿ. ೧-೬೩). [ಕಾಮ + ಅಂಧ] 
ಕಾಮಾಂಧಕ (ನಾ). - ಕಾಮಾಂಧ ೨: ಅವನವಳ ಮಾತಿಗೆ ಸಂದು 
ಕಾಮಾಂಧಕಗೆ ಕಾಣಿಸದೊಂದು ಕಾರ್ಯವ (ಬಸಪು. ೨೮-೨೪); 
ಕಾಮಾಂಧಕಂಗಾ ಮೇಗೆ ಬಪ್ಪಾ ಕಾರ್ಯನಂ ಕಾಣಿಸದೆನುತ ಮಜುಗಿ 
(ಬಸಪು. ೪೫-೩). [ಕಾಮ 4 ಅಂಧಕ] 
ಕಾಮಾಂಧತೆ (ನಾ). ಕಾಮದಿಂದ ಕುರುಡಾಗಿರುವಿಕೆ; ವಿವೇಕ 
ಶೂನ್ಯತೆ: ರಾಮನು ಕೊ ಪದಿಂದ- ಲಕ್ಷ್ಮಣಾ... ಇವಳ 
ಕಾಮಾಂಧತೆಗೆ ತಕ್ಕ ಶಿಕ್ಷೆಯನ್ನು ಮಾಡಿಕಳುಹಿಸು ಎಂದನು (ನೀಕಿಚಿಂ. 
XII, ೨೬). (ಸಂ, ಕಾಮಾಂಧತೂ] 
ಕಾಮಾಕ್ಷಿ (ನಾ). ೧. ದುರ್ಗೆ; ಪಾರ್ವತಿ. ೨. ಒಂದು ಬಗೆಯ 
ವೀಣೆ: - ಕಿನ್ನರಿ ವೀಣೆ ಕಾಮಾಕ್ಷಿ ತಂಬೂರಿ ರುದ್ರವೀಣೆ (ವಚಸಂ. 
೪೧೫-೮೯). ೩. ರುದ್ರಾಕ್ಷಿ: ಜತ್ತಿದಲೆಗಳ ಮೆಯ್ಯ ಬೂದಿಯ ಪೊತ್ತಿ 
ಬಿಗಿದುಡಿದಾರ ಕಚ್ಚುಟವಿತ್ತೆಆದ ಕಾಮಾಕ್ಷಿ ಕಂಠದ ಸಿಂಗಿನಾಥಗಳ 
(ಶೇಕಡಾ. ೧೫-೪) ; ಕಿವಿಯೊಳೊಪ್ಪು ವ ಕಾಮಾಕ್ಷಿ ಕೆಡಕು ಗಂಟತವೆ 
ಚಿನ್ನಸರ ಪೈರಣೆಯ ಚವಿಯಿಂದ ... ನೃಪನೈತಂದ (ಕಂನವಿ ೨೦-೬೦). 
(ಸಂ. ಕಾಮಾಕ್ಷೀ] 
ಕಾಮಾಕ್ಷಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
(ಮೈ ಔ ಗಿ. ೨೭-೫೧೮). 
[ಕಾಮಾಕ್ಷಿ * ಹುಲ್ಲು (ಆ ಪುಲ್‌)] 
ಕಾಮಾಟ (ನಾ). ೧. ಕೂಲಿ ಕೆಲಸ; ಆಳಿನ ಕೆಲಸ: ಈ ಶಾಸನವ 
ಹೊಯಿದಾತ ಕಂಮಾರ ಬಿಕ್ಳೆಯನ ಮಗ ಸಿದ್ಧಂಣನೂ ಕಾಮಾಟಿದ 
ದಾಸ್ಸೆಯನ ಮಗ ನಂದೆಯಪ್ಪ ನಿಲ್ಲಿಸಿದ ಸಾಸನದ ಕಲ್ಲೂ (ಎಕ. ೫11, 
ಶಿರಾ. ೩-೧೭; 1583) ; ತಡಿಕೆಮಳ್ಕರಿ ಸಹ ಬಹ ಕಾಮಾಟದ ಬಿಡು 
ಮಂದಿಗೆ ಲೆಕ್ಕವಿಲ್ಲ (ಕಂನವಿ. ೧೧-೪೦); ಸೇನಾಪತಿ ಕಾಮಾಟವ ಕೂಡಿ 
ಕೊಂಡು ತಾಮಸಮಾಡದೆ ಗಿಡವನು ಕಡಿಸೆಂದು ನೇಮವಿತ್ತು (ಜಿನರಾ. 
೬೪೯). ೨. ಕೆಲಸದ ಆಳು: ಕೊಟ್ಟಿಗೆ ಕಾಮಾಟ ಕ್ರಮುಕ ಬೆಳ್ಳ 
ವೆಗರು ಜಟ್ಟಗೆ ಗೀತ ಪಾಠಕರು (ಮೋ ಹತ. ೩೬-೪೩); ಸೈನ್ಯದ 
ಪಾಳೆಯ ಬಿಟ್ಟಲ್ಲೆಲ್ಲ ಕೆಲಸಮಾಡಲು ಕಾಮಾಟರು ಬೇಕಲ್ಲವೇ 
(ಕರ್ಣಾಜ. ೧೩೧). 


೧೭೨೦ 


8 


3 


55 


45 


ಕಾಮಾರ್ಮಿ 


ಕಾಮಾಟದವನು - ಕೂಲಿಯಾಳು ; ಕೆಲಸದ ಆಳು : ಅಗುಳುತಿರೆ 
ಕಾಮಾಟಿದವರುಮವರೊತ್ತಿ ನೊಳು. . . ಮಂತ್ರವಾದಿಗಳು ಮಂತ್ರಿಸಲು 
(ಪ್ರಭುಪು. ೭-೨೫) ; ವಿದುರನು ಕಳುಹಿಸಿದೆ ಕಾಮಾಟದವನ ಮುಖ 
ವಚನದಿಂದ ಅವನು ಮಾಡಿದ ಸುರಂಗಮಾರ್ಗದಿಂದ ಹೊರಟು 
(ಕೃ ವಾಆ. ೮೬); ಕುದ್ಧಾಲಕನೆಂಬುವನು ತನ್ನ ಆರು ಲಕ್ಷ ಕಾಮಾಟ 
ವರಂ ತೆಗೆದುಕೊಂಡು (ಮುದ್ರಾಮಂ. ೬೯) ; ಅರಸು ನಾಲ್ಕು ಜನ 
ಕಾಮಾಟಿದವರಂ ಪಡೆದು (ಬತ್ತೀಪು. ೩೧). 
[ಆ ಸಂ. ಕರ್ಮವಾಟ ?] 
ಕಾಮಾಟ (ನಾ). ಕೆಲಸದವನು; ಕೂಲಿಯ ಆಳು; ಮಜದೂರ: 
ಕಾಮಾಟಯರ ಕರಸಿ ಪುರವ ಸಡಗರಿಸಲೆಂದು ಕಳುಹಲು (ನವನೋ. 
೩೪-೧೦) ; ಇದಂ ಬಗಿಸೆನಲ್‌ ಚಾರಕದೊಳೋರ್ವನಂ ಕರದು 
ಕಾಮಾಟಿಗರ ಕರತರಿಸಿ ಪುತ್ತಮಂ ಸರಿಯಾಗಿ ಬಗಿಸುತ್ತೆ (ಸಿದ್ಧಕಾ. 
೭-೩) ; ಸಾಹೇಬರ ವಶಕ್ಕೆ ಇಂನೂರ ಮೂವತೈದು ಕಾಮಾಟಜನ 
ಮೊದಲು ಕೊಡಿಸಿದ್ದಲ್ಲದೆ (ರಾಜೇಂದ್ರ. ೬೪); ಹುಳುಗಳ ಈ ಕೆಲಸಕ್ಕೂ 
. : . ಗೋಡೆಕಟ್ಟುವ ಒಬ್ಬ ಕಾಮಾಟಯ ಕೆಲಸಕ್ಕೂ ವ್ಯತ್ಯಾಸವೇನು 
(ಜೀವಾತ್ಮ. ೨೦೧). 
[?. 1 ಶಮಿ. ಮಲ. ಕಾಮಾಟ್ಟ; ಶುಳು. ಕಾಮಾಟ; ತೆಲು. 
ಳಾಮಾಟ. / ಮರಾ. ಕಾಮಾಠೀ) 
ಕಾಮಾಟಿಕೆ (ನಾ). - ಕಾಮಾಟಿ: (8). [ಕಾಮಾಟ + -ಇಕೆ] 
ಕಾಮಾಟಗ (ನಾ). - ಕಾಮಾಟ: ಕರಸಿದ ಕಾಮಾಟಗರನಲ್ಲಿಗೆ ಬೇಗ 
ತರಿಸಿದ ಹಾರೆ ಗುದ್ದಲಿಯ (ಜಿನರಾ. ೬-೪೪) ; ಕಾಮಾಟಗರ ಆಂದು 
ಬಸವ ಕರಸಿದನು (ಶರಲೀ, ೨೩೭-೨); ಇದಕ್ಕೆ ಕಾಮಾ ಬಗನು 
ಕೋಮಟಓಗನು ತತ್ತ್ವಜ್ಞಾನಿಯು ನಿದರ್ಶನವಾಗಿಯಿರುತ್ತಾರೆ 
(ಅನಂತ. ೨೧). [ಕಾಮಾಟ + -ಇಗ] 
ಕಾಮಾತಪತ್ರ (ನಾ). ಭಗಾಂಕುರ (7?) : ಸ್ಮರಗೃಹದೊಳೊಡನೊಂದು 
ಬೆರಳೊಂದೆ ನಾಡಿಯಿರಲೊಸರೆ ಕಾಮಾತಪುತ್ರಮೆನಿಸಿ (ಜನವ. ೬-೨೮). 
[ಕಾಮ 4+ ಆತಪತ್ರ) 
ಕಾಮಾತುರ (ನಾ). ೧. ಕಾಮದ ಆತುರ; ಮಿತಿಮಾರಿದ 
ಕಾಮಾಭಿಲಾಷೆ: ಓತು ತನ್ನಯ ಪೊರೆಯೊಳಿಹ ಕಾಮಾತುರಾಂ 
ಧನನಧಿಕಪಾಪ ಸಮೇತನಂ , . . ನೋಡಿ (ಬಸಪು. ೪೧-೪). ೨. ಕಾಮ 
ದಿಂದ ಬಾಧಿಸಲ್ಪಟ್ಟ ವನು ; ಕಾಮಲೋಲುಪ. [ಕಾಮ + ಆತುರ] 
ಕಾಮಾತುರವಡಸು (ಕ್ರಿ). ಕಾಮೋದ್ರೇಕ ಆವರಿಸು; ವಿಷಯಾಸಕ್ತಿ 
ಹೆಚ್ಚಾಗು: ಪುರುಷನೊಬ್ಬನಿರಲೈ ಕಾಮಾತುರವಡಸಿ ನಿನ್ನಂ 
ರಮಿಸುವುದು ನೀತಿಯಲ್ಲ (ಬಸಪ್ಪ. ೪೨-೩೨). 
[ಕಾಮಾತುರ + ಅಡಸು] 
ಕಾಮಾತುರೆ (ನಾ). ಕಾಮದಿಂದ ಉದ್ವೇಗಗೊಂಡವಳು; 
ಕಾಮುಕಿ: ಕಷ್ಟೆಯರು ವಂಚಕಿಯರು ಜಗಳಗಂಟಯರು ಕಾಮಾತುರೆ 
ಯರತಿದವಡಿತಿಯರಂತಃಕೆರಣಮಲಿನೆಯರು (ಬಸಪು. ೪೦-೫೩). 
[ಸಂ. ಕಾಮಾತುರಾ) 
ಕಾಮಾತ್ಮ (ನಾ). - ಕಾಮುಕ: ರಾಜಕುಮಾರನು ಧರ್ಮಾತ್ಮ 
ನಾಗಿದ್ದವನು ಕಾಮಾತ್ಮನಾಗಿ ಪರಿಣಮಿಸಿದನು (ಭರಚಾ.೬). 
[ಸಂ. ಕಾಮಾತ್ಮನ್‌]) 
ಕಾಮಾರಿ, (ನಾ). - ಕಾಮವೈರಿ; ಕಾಮಾರಿ ಜಂಗಮನಾಗಿ ಬಂದು 
ಸಿರಿಯಾಳನ ಮಗನ ಬೇಡಿದ (ಬಸವ. ೬೨೧) ; ಕಾಮಾರಿ ಹಿಡಿದಗ್ಗದ 
ಶರಾವಳಿಯದರ ಪರಿಯೆಂತೆಮಗೆ ತೋಣಜಕಗಂದ (ಕುವ್ಯಾವಿ. ೮-೩೦). 
[ಕಾಮ + ಅರಿ) 


ಕಾಮಾರಿ 


ಕಾಮಾರ್ಕಿ (ನಾ). ಒಂದು ಬಗೆಯ ಹಣ್ಣು (?): ಕದಳಿ ಕಾಮಾರಿ 
ಖರ್ಜೂರ ಕಿತ್ತಳೆ ಬದರಿ ಹಲಸು ಮಾವು ದ್ರಾಕ್ಷಂಗಳು (ವಾವಿಕೀ. 1, 
೧೮೯-೧ . [?) 

ಕಾಮಾರ್ಶಿ (ನಾ). ಕಾಮಸೀಡೆ; ವಿರಹವ್ಯಥೆ: ಮೀಂಗಳಬಳಗದಿನಾಗ 
ಸಮಂ... ಉತ್ತುಂಗೋತ್ಯಳಿಕೆಯಿನಾದಂ ಕಾಮಾರ್ಶಿಯನುಜಕಪೋಲ್ತು 
ರದೆ ಕಂಗೊಳಿಪುದು ಮುನ್ನೀರ್‌ ( ಉದ್ಭಡೇ. ೨-೮). [ಕಾಮ + ಅರ್ತಿ] 

ಕಾಮಾರ್ಥ (ನಾ). ೧. ನಾಲ್ಕು ಪುರುಷಾರ್ಥಗಳಲ್ಲಿ ಮೂರನೆ 
ಯದು; ಇಂದ್ರಿಯ ಸುಖಾಭಿಲಾಷೆ: ಪಟುವಪ್ಪಿಂದ್ರಿಯವರ್ಗದಿಂ 
ತನಗೆ ಮುಂ ಕಾಮಾರ್ಥಂ (ಶಾಂತಿಪು. ೭-೬೭). ೨. ವಿಷಯೋಪ 
ಭೋಗದ ಸಾಮಗ್ರಿ. [ಕಾಮ + ಅರ್ಥ] 

ಕಾಮಾಲೆ, ಕಾಮಣಿ, ಕಾಮನಿಿ ಕಾಮಲೆ, ಕಾಮಳೆ, ಕಾಮಿಣಿ, 
ಕಾಮಿಲೆ (ನಾ). ಮೈಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಊದಿ 
ಕೊಳ್ಳುವ ಒಂದು ರೋಗ; ಅರಿಸಿನ ಮುಂಡಿಗೆ ರೋಗ: *ಕರ್ಮ 
ವಲೆಯೆಂದೆನಲು ಕಾಮಾಲೆ? (ಮಂಗರಾ. ೧೧೪-೪) ; ಹಾಲಸಿಗನೊರ್ವಂ 
. « « ಗುಲ್ಮಂ ಕ್ಷಯಂ ಕಾಮಾಲೆ ಪಾಂಡು ಕುಷ್ಕ ಭಗಂದರಾದಿಯಾದ 
ರೋಗವೆಲ್ಲಂಗಳಂ ಕಳೆನೆನೆನುತ್ತ (ಧರ್ಮಪ. ೯-೨೭ ವ); ಶರೀರದಲ್ಲಿ 
ಪಿತ್ತ ವು ಹೆಚ್ಚಿ ಕಾಮಾಲೆ ಬರುವಹಾಗಿರುವುದೆಂದೂ (ಗ್ರಾಮಾಕ. ೧೧೮) ; 
ಕಾಗೆ ಕೊಂದವನಿಗೆ ಕಾಮಾಲೆ(ಹುಟ್ಟಹ. ೧೧೧). ಕಾಮಣಿ : ಅವನಿಗೆ 


ಕಾಮಣಿಯಾಗಿದೆಯೆಂದು ಜನರು ಮಾತನಾಡಹತ್ತಿದರು (ಚೀನಬಾ. ೯೮) ; 


ನೀನು ನನ್ನನ್ನು ಕಾಮಣಿಯಾದ ಕಣ್ಣುಗಳಿಂದಲೇ ನೋಡುತ್ತಿರುವಿ 
(ಮಣ್ಣಿಮ. ೩೧೭) ; ಕಾಮಣಿಯಾದ ನಿನ್ನ ಕಣ್ಣಿಗೆ ಜಗತ್ತೇ ಹಸಿರಾಗಿ 
ಕಾಣುತ್ತದೆ (ಮುತ್ತೈದೆ. ೪೪). ಕಾಮನಿ: "ಊದುಗಾಮನಿ' ಪರಾ. 
ಕಾಮಲೆ: (8). ಕಾಮಳೆ: ಕಾಮಳೆಯುಂ ಪಾಂಡುರೋಗಮುಂ 
ರಕ್ತಪಿತ್ತಮುಂ ಪ್ರಶಮಿಸುಗುಂ (ಲೋಕೋಪ. ೯-೧೧) ; ಪುರುಷರ್ಕ್ವಯ 
ಕಾಮಳೆ ಪಾಂಡುಗುಲ್ಕದಿಂದತಿಕೃಶರಾಗೆ (ಮುಂಬರಾ. ೫, ೨೬೬-೪೬; 
1779). ಕಾಮಿಣಿ: ಅತಿಸಾರ, ಪ್ಲೀಹ, ಕಾಮಿಣಿ, ಉದರ ಈ ರೋಗ 
ಗಳು ಅಗಾಗೈ ಬರುತ್ತವೆ (ಕಭಾಗೆ. ೪೧೬). ಕಾಮಿಲೆ: ಕಾಮಿಲೆ 
ಸಾರ್ವತ್ರಿಕವಾಗಿ ಹಬ್ಬಿದೆ (ಜಾರುದಾ. ೯೩); ಪಾಂಡು, ಕಾಮಿಲೆ, 
ಗುಲ್ಮ, ಪಿತ್ತ, ಅರೋಚಕ (ವಿವೈವಿ. ೧೧೧). 
[ದೇ. ॥ ತಮಿ. ಕಾಮಾಲೈ; ಮಲ. ಕಾಮಿಲೆ; ತುಳು. ಕಾಮಲೆ, ಕಾಮೆಲಿ; 

ತೆಲು, ಕಾಮಿಲಾ. / ಸಂ. ಕಾಮಲ ; ಮರಾ. ಕಾಮಾಣ್‌, ಕಾಮಾನ್‌] 

ಕಾಮಾಲೆಪಾಂಡು (ನಾ). ಪಾಂಡುರೋಗದಲ್ಲಿ ಒಂದು ಬಗೆ: 
ಒಂದು ಹಿಡಿಕೆಯಲ್ಲಿ ಉಜ್ಜಿದ ಬೇವಿನಕಾಯಿ ತಂದು ಎಮ್ಮೆಯ 
ಮೊಸರ ನೀರಲ್ಲಿ ಅಟ್ಟು . .. ಕುಡಿಸಲು ಕಾಮಾಲೆ ಪಾಂಡುಮಾಡುವುದು 
(ವಿವೈವಿ. ೧೪೧). [ಕಾಮಾಲೆ 4 ಪಾಂಡು] 

ಕಾಮಾಸಕ್ತ (ನಾ). ಕಾಮದಲ್ಲಿ ಆಸಕ್ತಿಯುಳ್ಳವನು; ಇಂದ್ರಿಯ 
ಸುಖಾಭಿಲಾಷಿ : ಅವರು ಕಾಮಾಸಕ್ತ ರಲ್ಲದೆಯಿದಿದರೈಸೆ ತವೆ ಸರಸ್ವತಿ 
ಯಕೊಳು ಪುಟ್ಟಸುವೆನೆಂದಾಗ ನವಮಹಾಬ್ರಹ್ಮರನಜಂ ಸೃಜಿಸಿದಂ 
(ವೀಕೈಪು, ೬-೧-೯). [ಕಾಮ + ಆಸಕ್ತ) 

ಕಾಮಾಸ್ತ್ರ (ನಾ). ಕಾಮಬಾಣ: (ಕ). [ಕಾಮ * ಅಸ್ತ್ರ) 

ಕಾಮಿ, (ನಾ). ೧. ಕಾಮುಕ, ವಿಷಯಲಂಪಟ: ಕಾಮಿಗುಂಟಿ 
ಲಜ್ಜೆ ನಾಚಿಕೆ? ಕಾಮಿಗುಂಟಿ ಮಾನಾಪಮಾನವು? (ಬಸವ. ೫೧೪); 
ಕಾಮಿ ಕಣ್ಣಿಅವನಲ್ತು (ಅನಂಪು. ೧೧-೮೮) ; ಅನವರತಮುಂ ಕಾಮಿ 
ನೀ ಆ ಅನಘಮತಿ ನಿಷ್ಕಾಮಿ (ಬಸಪು. ೪೪-೫೪) ; ಸುತೃಷ್ಮಾಲೋಲ 
ಚಿತ್ತನು ಕಾಮಿ ಮೃಗಯಾಕೇಳಿಲಂಪಟನು (ಕುವ್ಯಾಆ. ೨೩-೨೫). 
ಪಿ. ಬಯಕೆಯುಳ್ಳವನು. ೩. ಮನ್ಮಥನ ಹೆಂಡತಿ; ರತಿ. [ಸಂ.) 


೧೭೨೧ 


ಕಾಮಿನಿ 


ಕಾಮ್ಮಿ (ಗು). ೧. ಬಯಸುವ ; ಇಚ್ಛಿಸುವ. (ನಾ). ೨. ಕಾಮುಕ ; 
ವಿಷಯಲಂಪಟಿ. ೩. ಪಾರಿವಾಳ. ೪. ಚಕ್ರವಾಕ ಪಕ್ಷಿ. 
೫. ಗುಬ್ಬಚ್ಚಿ. ೬. ಶಿವ. [ಸಂ. ಕಾಮಿನ್‌] 

ಕಾಮ್ಮಿ (ನಾ). ಹೆಣ್ಣು ಬೆಕ್ಕು: ಕಾಮೀ (ಬೆಕ್ಕು) ಕೊಂದ ಪಾಪ 
ಕಾಶೀಗೆಹೋದರೂ ಬಿಡದು (ಹುಟ್ಟಹ. ೧೦೯) ; ಬಾಳೆ ಮಾಡತಾವ್‌ 
ಅಕ್ಕರೆ ಬರುವಂಗ ಕಾಮಿ ಬಾವುಗ ಜೋಡಾ (ಅರಳು. ೨೭೮). [?] 

ಕಾಮಿಕ (ಗು). ೧. ಬಯಸಲ್ಪಟ್ಟಿ; ಅಪೇಕ್ಷಿಸಲ್ಪಟ್ಟ. (ನಾ). 
೨. ಕಾಮದಿಂದ ನಡೆಸಿದ ಕೆಲಸ. &. ಒಂದು ಬಗೆಯ ಬಾತು 
ಕೋಳಿ. ೪. - ಕಾಮಿಕಾಗಮ : ಕಾಮಿಕ, ಯೋಗಜ . . . ಕಿರಣ, 
ವಾಕುಲಗಳೆಂಬ ಇಪ್ಪತ್ತೆಂಟು ಶಿನಾಗಮಗಳು (ಭಾರದ. ೭೨). [ಸಂ.] 

ಕಾಮಿಕಾಗಮ (ನಾ). ಇಪ್ಪತ್ತೆಂಟು ಶೈವಾಗಮಗಳಲ್ಲಿ ಒಂದು : 
ಆ ಸಿದ್ಧಾಂತ ಭೇದಂಗಳಾವವೆಂದೊಡೆ ಕಾಮಿಕಾಗಮ ಯೋಗಜಾಗಮ 
ಚಿಂತ್ಕಾಗವು . . . ಎಂಬಿಪ್ಪತ್ತೆಂಟು ದಿವ್ಕಾಗಮಗಳಕ್ಕುಂ (ವಿವೇಕ. 
೬೮); ಕಾಮಿಕಾಗಮ ಮೊದಲು ಐದು ಆಗಮಗಳು ಸದ್ಯೋಜಾತ ಮುಖ 
ದಿಂದಲೂ... ಪ್ರಕಟವಾಗಿವೆ (ಭಾರದ. ೩೨). [ಕಾಮಿಕ + ಆಗಮ] 


.| ಕೌಮಿಜನ (ನಾ). ಕಾಮಾಸಕ್ತವಾದ ಜನ; ಕಾಮನೀಡಿತ ಜನ: 


30 


95 


40 


ಕಾಮಿಜನದಂತೆ ಸಮುತ್ಯಳಿಕಾಕುಳಂ ಕೊಳಂ (ಪುಪ್ಪಪು. ೨-೫೩). 
[ಕಾಮ್ಮಿ + ಜನ] 

ಕಾಮಿಣಿ "ಕಾಮಾಲೆ ನೋ. 

ಕಾಮಿತ (ಗು). ೧. ಅಪೇಕ್ರಿಸಲ್ಪಟ್ಟ ; ಬಯಸಿದ : ಕಾಮಿತಫಲಂಗಳ 
ನಿತ್ತವರ್ಗಳನು ನಲ್ಲ ಭಕ್ತರನಂದು ಮಾಡಿದ (ಬಸವು. ೯-೧೪). 
(ನಾ). ೨. ಬಯಕೆ; ಮನೋರಥ; ಇಚ್ಛೆ : ವೇದಿಸಲು ಸರ್ವಂ 
ಹವಾಯೆ ನುತೋಡುತಮಿದಂ ಭಸ್ಮವೆಂಬಾಪಾದಿತಾಥರ್ವೋಕ್ತಿ ಕಾಮಿತ 
ಸಿದ್ದಿಯಾಯಿತ್ತು (ಬಸಫು. ೪೩-೭೫). ೩. ಬಯಸಿದ ವಸ್ತು: 
ಕಾಮಿತವನಿವದಿರಿಗೆ ಕೊಟ್ಟಿರೆ ಕಾಮಹರ ಕಮಳಾಕ್ಷರಿಗೆ ಸಂಗ್ರಾಮದಲಿ 
ಜಯವಾಗೆದೆಂದಡಿಗಡಿಗೆ ಬೆರಗಾದ (ಕುವ್ಯಾಕ. ೬-೬). ([ಸಂ.) 

ಕಾಮಿತಾರ್ಥ (ನಾ). ಬಯಸಿದ "ವಸ್ತು; ಅಪೇಕ್ಷಿಸಿದ ವಿಷಯ. 
"ಕಾಮಿತಾರ್ಥದ' ಪರಾ, [ಕಾಮಿತ * ಅರ್ಥ] 

ಕಾಮಿತಾರ್ಥದ (ನಾ). ಬಯಸಿದುದನ್ನು ಕೊಡುವವನು; ಇಚ್ಛೆ 
ಯನ್ನು ಪೂರೈಸುವವನು : ದಿವೃಪ್ರಕಾಶನ ಕಾಮಿತಾರ್ಥದನ . .. 
ಪಶ್ಚಿಮರಂಗೇಶನ ಪದಕೆಆಗುವೆನು (ಶತಸಾಂ. ೬೧-೧). ([ಸಂ.] 

ಕಾಮಿತ್ಚ (ನಾ). ಕಾಮುಕತೆ; ವಿಷಯಲಂಪಟತೆ: ಶ್ರೀ ಶ್ವೇತಕೇತು 
ಪ್ರತಿಗೆ ಸುತನೆನಲ್‌ ಸಂದು ಕಾಮಿತ್ವದಿಂದಂ ದೇವತ್ವಂಗೆಟ್ಟು 
ಮರ್ತ್ಯೋದ್ಭವನೆನೆ ಶುಕನಾಸಂಗೆ [ಫುಟ್ಟಿರ್ದೆನೋ ತಾನಾ]ವೈಶಂ 
ಪಾಯನಂ (ಕಾದಂಉ. ೬೯೧). [ಸಂ.] 

ಕಾಮಿನಿ (ನಾ). ೧. ಕಾಮಲಾಲಸೆಯ ಹೆಂಗಸು; ಕಾಮಾತುರ 
ವುಳ್ಳವಳು : “ಅತಿಶಯವಾದ ಕಾಮವುಳ್ಳವಳು ಕಾಮಿನಿಯೆನಿಸುಗು ” 
(ನಾಟಕಾ. ೧೧೬). ೨. ಹೆಂಗಸು ; ಸ್ತ್ರೀ: “ ಭಾಮಿನಿನಿತಂಬಿನಿ ಪ್ರಮದೆ 
ಸುಂದರಿ ಲಲನೆ ಕಾಮಿನಿ ವರವರ್ಣಿನಿಯೆನಲೈ ಹೆಂಗೂಸೆನಿಕ್ಕು” 
(ಮಂಗರಾ. ೮೯-೧); ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ 
ಕೆಟ್ಟಿತ್ತೀ ಜಗವೆಲ್ಲ (ಅಖಂಡೇ. ೧೦೦-೨೮). ೩, ಚೆಲುವೆಯಾದ 
ಹೆಂಗಸು; ಸುಂದರಿ: ಮಂದಾಕಿನಿ. . . ಕೊರಲಂ ಬಂದಪ್ಪಿರ್ದಳೊ 
ಪೇಳೆಂಬಂದದಿನೆಸೆದತ್ತು ಹಾರಮಾ ಕಾಮಿನಿಯಾ (ಕಾದಂಪೂ. ೪೮); 
ನೋಟಡೊಳಲಂಪನಾರ್ಜಿಸಿ ಕಾಮಿನಿ ಕಾಮಪಾಶದಂತೆಯಿರೆ ( ಸುಕುಮಾ. 
೭-೧೨). ೪. ಪ್ರೀತಿಸುವ ಹೆಂಗಸು; ಅನುರಕ್ತೆಯಾದವಳು. 

(ಸಂ. ಕಾಮಿನೀ] 


ಕಾಮಿಲೆ ೧೭೨.೨ 


ಕಾಮಿಲೆ "ಕಾಮಾಲೆ? ನೋ. 
ಕಾಮಿಸು (ಕ್ರಿ). ಬಯಸು; ಅಪೇಕ್ಷಿಸು; ಇಷ್ಟಪಡು: ಎಮ್ಮನ್ನರ 
ನೆಂದುಂ ಕಾಮಿಸೆಯೆನೆ (ಕಾದಂಉ. ೫೭೬) ; ನೃಪಕಾಂತೆಯಂ ಪಡೆದು 
ಕಾಮಿಸಿ ನೋಡಿ ಪೊರ್ದುವ ಗಾಂಪನುಂ ಮರುಳಲ್ಲನೆ (ಧರ್ಮಾ ಮೃ. 
೬-೧೦೧) ; ಕಾಮಿಸಿದೆ ಫಲವಹುದು ನೆನೆದರಿಗೀ ಮರುತ್ರಥಗಾಮಿನಿಯನು 
(ತೊರರಾ. ೧-೧೨-೧೪). [ಕಾಮ + -ಇಸ್ಕು] 
ಕಾಮು "ಕಾವ್ಯ? ನೋ. 
ಕಾಮುಕ (ನಾ). ೧. ಕಾಮಾಸಕ್ತನಾದವನು; ವಿಷಯಲಂಪಟ; 
ವಿಟ: “ಕ್ರಮಃ, ಕಾಮಾ, ಕಾಮುಕಃ ಈ ೩ ಕಾಮಿ? (ಹ ಲಾಯು. 
೬೩-೨೨೬); ಮಲಯಾನಿಲನುಂ ಮಲಯಜಜಲಮುಂ . .. 
ವಿಯೋಗಿಗಳೆರ್ದೆೇಯೊಳ್‌ ನೆಲಸಿರ್ದುವಟಲೆ ಪಾಪದ ಫಲಮಾದುವು 
ಯುಕ್ತಕಾರಿ ಕಾಮುಕಜನದಾ (ಕವಿರಾ. ೩-೩೭) ; ಚಾಂಡಾಳ ಸ್ವರೂಪದ 
ಕಾಮುಕರ ಡೋಳಿಯೊಂದು ಬಂದು ಮಲಗಿದವರ ಮೇಲೆ ದಾಳಿ 
ಮಾಡಿತು (ಹೇಮಂತ. ೨೮೬). ೨. ಅತಿಯಾಸೆಗಾರ; ಹೆಚ್ಚು 
ಬಯಸುವವನು. [ಸಂ.7 
ಕಾಮುಕಿ (ನಾ). ೧. ಕಾಮಾತುರೆ: *ವೃಷಸ್ಮಂತೀ, ಕಾಮುಕೀ- ಈ 
೨ ರತಿಯಲ್ಲಿ ಆಸೆಯುಳ್ಳವಳು” (ಸಿದ್ಧಾಂತಿ. ೧೪೮). ೨. ಸಂಭೋಗದ 
ಅಸಪೇಕ್ಷೆಯುಳ್ಳವಳು ; ಸೂಳೆ: “ಶುಂಡಾಲ ಕಿಶೋರ ಕಾಮುಕಿಯ 
ಕೆಂಬಿವಕಂ ಗಣಿಕಾಭಿದಾನಮುಂ * (ನಾನಾರ. ೯೯). 
[ಸೆಂ. ಕಾಮುಕೀ) 
ಕೌಮುಕೆ (ನಾ). ಧನ, ವೈಭವ, ಮೊದಲಾದವನ್ನು ಪ್ರಬಲವಾಗಿ 
ಅನೇಕ್ಷಿಸುವಳು: *ಇಚ್ಛಾವತೀ, ಕಾಮುಕ... ಬಹಳ ಆಸೆಯುಳ್ಳ 
ವಳು; ಧನವನ್ನು ಹಾರೈಸುವವಳು (ಸಿದ್ಧಾಂತಿ. ೧೪೮) ; ಪೂರ್ವಾಪ 
ಕಾರಿಯಾ ರಾಜ್ಯಕಾಮುಕೆ ಕೈಕಯೀಸುತಂ ದುಸ್ಪಮತಿಬಂದನಾ 
ಭರತಂ (ಶ್ರೀರಾಮಾ. ೧೫೮-೧೬೮). 
[ಸಂ. ಕಾಮುಕಾ] 
ಮುರುಳಿ (ನಾ). ಒಂದು ಜಾತಿಯ ಪ ಪಕ್ಷಿ; ಕಾಡುಗಿಳಿ (?): 
ಪಿಕ್ಕುಳಿಕ ಚೆಂಬೂತ ಗೀಜಗ ಕುಕ್ಕು ಕೋಗಿಲೆ ಕಾಮುರುಳಿ ಬೆಳ್ವಕ್ಕಿ 
(ಸಾಳ್ವಭಾ. ೫-೨೨). [ಕ್ಕಾ + ಮುರುಳ್ಳಿ] 
ಕಾಮೇಶ (ನಾ). ೧. ಕುಚೀರ. ೨. ಬಯಕೆಗಳ ಒಡೆಯ; ಪರ 
ಮಾತ್ಮ. ೩. ಪರಮೇಶ್ವರ: ದೂರ್ವಾಸಮುನಿ ತವಕದಿಂದ ಚಂದ್ರಾ 
ವತಂಸನನುಪಾರ್ಬಿಸಿ ಭಕ್ತಿಯಿಂದ ಪ್ರತಿಷ್ಠೆಗೆಯ್ದಿರ್ದ ಕಾನೇಶನಂ 
ಕಂಡನು ಹರಿಶ್ಚಂದ್ರನು (ಹಚಕಾ. ೧೦-೪೨). 
[ಕಾಮ + ಈಶ] 
ಕಾಮೇಸ್ಟಿ (ನಾ). ಯಾವುದಾದರೊಂದು ಫಲಾಪೇಕ್ಷೆಯಿಂದ 
ಮಾಡುವ ಯಾಗ ಅಥವಾ ಪೂಜೆ. "ಪುತ್ರಕಾಮೇಷ್ಟಿ? ಪರಾ. 
[ಕಾಮ + ಇಷ್ಟಿ] 
ಕಾನೋತ್ಕಟ (ನಾ). ಉತ್ಕಟವಾದ ಕಾಮಾತುರವುಳ್ಳವನು: 
ಮುಂದೆ ದೇವಾಲಯಕೆ ಬಂದು ಕಾಮೋತ್ಯಟಿಂ (ನಂಬಿರ. ೧೩-೬೬). 
[ಕಾಮು + ಉತ್ಕಟ] 
ಕಾನೋದ್ಭವ (ಗು). ೧. ಕಾಮದಿಂದ ಹುಟ್ಟಿದ, “ಉಂಟಾದ. 
(ನಾ). ೨. [ಛಂದ] ಅಕ್ಷರ ಛಂದಸ್ಸಿನಲ್ಲಿ ನಾಲ್ಕನೆಯ 
ಛಂದಸ್ಸಾದ ಪ್ರತಿಷ್ಠೆಯಲ್ಲಿ ಒಂದು ಭೇದದ ಹೆಸರು : ಮ್ಮೋಮಂ 
ಹರಂ ತಾವಾಗಿರಲ್‌' ಶ್ಶಾಮಾಂಗಿಕೇಳ್‌ ಕಾಮೋದ್ಭವಂ [ಪಾಠಾಂ. 
ಕಾಮಾಂಗೆಮಂ] (ಛಂದೋಂಬು. ೨-೧೬). 
[ಕಾಮ + ಉದ್ಭವ] 


ರ 
ಕ 


ಕಾಯ್‌ 


ಕಾಮ್ಯ (ಗು). ೧. ಇಚ್ಛಿಸತಕ್ಕ; ಇಷ್ಟವಾದ. "ಕಾಮ್ಮಕರ್ಮ' ಪರಾ. 
೨. ಸಾಹಿ ಚರಗ ನುಗು: ಚಂದ ಕಂಡು 
ದನ್ನು ಬಯಸಿದಾಗ ಮನಸ್ಸು ಕಾಮ್ಯವಾದುದಕ್ಕೆ ಕಚ್ಚಿಕೊಳ್ಳುತ್ತದೆ 
(ಮನೋನಂ. ೧೯೭). (ನಾ). ಪಿ. ಬಯಕೆ; ಮನೋರಥ: ಅಂಬು 
5, ಜಾರಿಯ ಪೋಲ್ವಕುವರನಂ ಪಡೆಯಲಾ ಕುಂಭಿನೀಶಂ ಕಂಡು ಉಮ್ಮ 
ಸಿದ್ಧಿಸಿತೆಂದುಹರ್ಷಾಂಬುಧಿಯೊಳಾಳುತ (ಪ್ರೌಢರಾ. ೮-೭೫). [Xo.] 
| | ಕಾಮ್ಯ ಕರ್ಮ (ನಾ). ಇಚ್ಛೆ ಯ ಸಿದ್ಧಿಗಾಗಿ ಆಚರಿಸುವ ಕರ್ಮ: 
| ಜೊ ತಿಷ್ಟೊ (nd ಕಾಮ್ಮ ಕರ್ಮನೆನಿಸುವುದು (ವಿವೇಕ. 
| Ho ಇದನಾಚರಿಸಿದೊಡೀ ಫಲನಪ್ಪು ಜೆಂಬುದು ಕಾಮ್ಮಕರ್ಮ 
10 ವೆನಿಪುದು (ಹದಿಬ. ೯-೧೦). [ಕಾಮ್ಯ “+ ಕರ್ಮ] 
ಕಾಮ್ಯಗುರು (ನಾ). ಅಪೇಕ್ಷಣ್ಣೀಯನಾದ ಗುರು; ಎಂಟು ಬಗೆಯ 
ಗುರುಗಳಲ್ಲಿ ಒಂದು ನರ್ಗ: ಪುಣ್ಯ ಕರ್ಮೋಪದೇಶದಿಂದಿಹಪರಂ 
ಗಳಲ್ಲಿ ಸುಖಪ್ರದಾತಕನೇ([ಪಾಳಾಂ. ದನೇ] ಕಾಮ್ಯಗುರು (ವಿವೇಕ. ೧೭); 
ಬೇಕೆನಿಸುವ ಸಂಪದವನು ತನಗಿಲ್ಲಿ ಮುಂದೆ ಪರಲೋಕದ ಲೇಸನು 
15 ಕೊಡುವನೆ ಕಾಮ್ಯಗುರುವಹನು (ಕೈವಲ್ಯ. ೯-೧-೧). 
[ಕಾಮ್ಮ + ಗುರು) 
ಕಾಮ್ಯದಾನ (ನಾ). ೧. ಬಯಸಿದುದನ್ನೆಲ್ಲ ಪೂರೈಸುವ ದಾನ. 
೨. ಓತಕರವಾದ ದಾನ; ತೆಗೆದುಕೊಳ್ಳಲು ) ಯೋಗ್ಯವಾದ ದಾನ: 
(ಕಿ). ೩. ಫಲಾಭಿಲಾಷೆಯಿಂದ ಮಾಡುವ ದಾನ. 
20 [ಕಾಮ್ಮ + ದಾನ] 
ಕಾಮ್ಕಾರ್ಥ (ನಾ). ೧. ಯಜ್ಞ, ಯಾಗ, ವ್ರತ ಮೊದಲಾದ ಕಾವ್ಯ 
ಕರ್ಮಗಳಿಂದ ಪೂರೈಸಿಕೊಳ್ಳುವ ಪ್ರಯೋಜನ; ಇಷ್ಟಾರ್ಥ: 
ಶ್ವೇತನಾ ರಂಭೋಪದೇಶದೊಳೋತು ಶಿವನಂ ಭಜಿಸು ತೊಲಿಸಿ ಪರೇತ 
ಪತಿಯಂ ಗೆಲಿದು ಕಾಮ್ಯಾರ್ಥಂಗಳಂ ಪಡೆದ (ಬಸು. ೪೧ ಸೂಚನೆ). 
25 ೨. ಬಯಸತಕ್ಕು ವಿಷಯ ಅಥವಾ ವಸ್ತು. [ಕಾಮ್ಯ * ಅರ್ಥ] 
ಕಾಮ್ಯೇಷ್ಟಿ (ನಾ). - ಕಾಮೇಷ್ಟಿ: ನಿತ್ಯೇಷ್ಟಿ ಕಾಮೇಸ್ಟ್ರಿ ಮೊದ 
`ಲಾದವುಗಳಂ (ವಿವೇಕ. ೧೩೪). [ಕಾಮ್ಮ + ಇಷ್ಟಿ) 
ಕಾಯ್‌, "ಕ್ಯಾ? ನೋ. 
ಕಾಯ್‌, ಕಾಯ್ಕಿ, ಕಾಯ್ಕು (ಕ್ರಿ). ಕಾಯ್ದು, ಕಾದ್ಕು (ಭೂತನ್ಯೂ). 
30| © ಉಷ್ಣವಾಗು ; ಕಾಯು; ಬಿಸಿಯಾಗು : ಕಾಯ್ದ ಬೆನ್ನೀರ್‌ 
ಮನೆ ಸುಡದೆಂಬೊಂದು ನುಡಿಯವೋಲ್‌ (ಪಂಪಭಾ. ೯-೩೮); 
ಆಶ್ವಪಚರ್‌. ಬೆದಲಿಯಾಗೋವಿನ ಪೃಸ್ಮಭಾಗಕ್ಕೆ ಕಾಯ್ದು ನೀರಂ 
ತಂದೆಆಕೆದು (ಪಂಚತಂ. ೧೯-೧೮) ; ಮುಳಿಸಿಂ ಪಗೆಯಂ ಕಂಡಂತೆ 
ಕಾಯ್ತನಿನ್ನುಂ ಸೂರ್ಯಣ್ಣ (ಧರ್ಮಾಮೃ. ೩-೧೪೦) ; ಉರಿವರಿವ ಬಿಸಿಲ 
95 ಬೆಂಕಿಯ ಭರದೆ ಮಟಲ್ವೀಂಟಿ ಕಾಯ್ದು ಸಿಡಿಯುತ್ತಿರೆ (ಜಗವಿ. 
೧೭-೭೪) ; ಕಾಡುಗಿಚ್ಛೆದ್ದು ಕಾದಿಹ ಬೂದಿ ತನಿಗೆಂಡ ಜಾಡಿಪ ಕಿಡಿಹೊಗೆ 
(ಕಂನವಿ. ೧೮-೪೬); ಕಾದ ಹಾಲು ಕಹಿಯಾದೀತೆ (ಗಾದೆ). ೨. ಸಿಟ್ಟಾಗು; 
ಕೋಪಗೊಳ್ಳು : “ಕಾಯ್‌ ಕೋಪಂ? (ಕಶಸಾ. ೨೨-೪೫೬); 
ಚಂಗಗಾವುಣ್ಣಂ ಪುಸಿಗೆ ಪೇಸುವೊಂ ಪಿಸುಣ್ಣೆ ಕಾಯ್ವ (ಸಾಇಇ. 1x-, 
40 ೬೬೭-೯ ; 981); ವಿಷ್ಣುದೇಹಂಗಳಂ ಶಂಳರನುಟ್ಟಿಂ ತೊಟ್ಟಿ ನೆಂದೀ ಶರಣ 
ರೆನೆ ಕರಂ ಕಾಯ್ವರಯ್ಕೊ (ಪಂಪಾಶ. ೯೪); ಸುಕವಿ ಕಾವ್ಯಮನಾಲಿಸಿ 
ಕಾಯ್ವ ದುರ್ಜನ ಪ್ರಕರದ ಕರ್ಣಕೋಟರಮನೇಕೆಯೋ ಮಾಡಿದನಬ್ಬ 
ವಿಸ್ಟರಂ (ಪಂರಾಮಾ. ೧-೩೧); ಕಯ್ದು ಮುಜಕಿಯೆ ಕಯ್ಯಹರಿಗೆಯ ತೆಗೆ 
ದಿಟ್ಟು ಬಯ್ದು ಮೂದಲಿಸಿ ಬಂಕಿನೊಳು ಕಾಯ್ದಿಆದಳಿಯಲನವರನಮರ 
48 ಸ್ತ್ರೀಯರೊಯ್ದರು (ಕುರಾಸಾ೦. ೧೨-೬೮) ; ಪೋಪುದುಚಿತವೆ ಮಗಳೆ 
ಸಗ್ಗನೆಣ್ಣೆಂಬ ಮಾತಿಗೆ ಕಾಯ್ದು ನಟಕೆಯಂನೆಗ್ಗಿ (ಚಬಪು. ೧೯-೨೭). 


ಕಾಯ್‌, 


ಕಾಯ್ಕಿ ೧: (8). ಕಾಯ್ಕುು: ೧. ಶರೀರದಲ್ಲಿ ಜ್ವರ ಕಾಯುತ್ತಿದ್ದರೂ 
ಇಲ್ಲದೆ ಇದ್ದರೂ ಸಾಯಂಕಾಲದಲ್ಲಿ ಪಥ್ಯಮಂ ಕೊಡಿಸುವುದು(ಸಕವೈ.೬೩). 

ಕಾಯ್ದರಭೀಮ- ತನ್ನ ಮೇಲೆ ಕೋ ಪಗೊಂಡವ ರಿಗೆ 
ಭಯಂಕರನಾದವನು; ಒಂದು ಬಿರುದು: ಮೊನೆಮುಟ್ಟಿ ಗಣ್ಣಂ 
ಮಜುವಕ್ಕರಾಮ ಕಾಯ್ದರ ಭೀಮಂ ದುರದೆಡೆ ರಾಮಂ ಮುಲಾವರ 
ಭೀಮಂ ರಾಜೇಂದ್ರ ಚೋಳ ಪಲ್ಲವಾದಿತ್ತಂ (ಮೈಆರಿ. ೧೯೨೮, ೩೧-೧೪; 
1056). ಕಾಯ್ವರಗಂಡ - ಒಂದು ಬಿರುದು: ದುಪ್ಪಾಶ್ವಮಲ್ಲಂ... 
ಕಾಯ್ವರಗಂಡಂ ಅರಿತುರಗತಟ್ಟಿ ಸಂಘಟ್ಟಂ (ಸೌ 20-1, ೭೮-೮೧; 
1045). ಕಾಯ್ವ ರಜವ - ಒಂದು ಬಿರುದು: ಕಾಯ್ವರಜವಂ ಪ್ರತಿಬಲ 
ದಗ್ಗಟಕಿ (ಎಕ. ೫1, ಚಿತ್ರದು. ೨೬-೨ ; 946). ಕಾಯ್ವ ರಭೀ ಮವ 
ಕಾಯ್ದರಭೀಮ : ಬಳಂಜಿಗಂ ಕಾಯ್ವರಭೀಮ ಸಂಗ್ರಾಮ ರಾಮ 
ಆಳಿಂಗೆ ಬಳಂಜಿಗಂ (ಎಕ. ೩1, ಚಿತ್ರದು. ೩೪-೧೪; 1174). 

(ದೇ. ॥ ತಮಿ. ಮಲ. ಕಾಯ್‌; ತುಳು. ಕಾಯು; ತೆಲು, 
ಕಾಗು; ಕೋಲಾ. ನಾಯ್ಕಿ. ಕಾಜ್ಞ್‌] 
ಕಾಯ್‌, (ಕ್ರಿ). ಕಾಯ್ತ (ಭೂತಕೃ) ; ಕಾತು, ಕಾಯ್ತು 
(ಭೂತನ್ಯೂ). ಕಾಯಿಬಿಡು: “ಕಾಯ್‌ - ಫಲೋತ್ಪತ್ತಾ, 
ಕೋಪೇ ಚ? (ಶಮಧಾ); ತಳಿರ್ವದು ಪೂವುದು ಇ೪ಾಯ್ಬುದಂತು 
ಕಾಯ್ತನಿತಜಕೊಳಂತು ನಿಂದು ಮನದೊಳ್‌ (ಪಂಪಭಾ. ೪-೧೦೨); 
ಬೇರ್ಗಳಂ ತುಲುಗಿರೆ ಕಾಯ್ತ ಬಕ್ಕೆ (ಎಕ. ೫1, ದಾವಣ, ೩೫-೩೮; 
1160); ತಳಿರ್ತು ಪೂತು ಕಾಯ್ತಲಸದೆ ಕಲ್ಪಪಾದಪದ ತಣ್ಣೆಟಲಲ್ಲಿ 
(ಅರ್ಧನೇ. ೧-೯); ಕಾಯ್ತ ತೆಂಗು ಸಾಲದೆ (ಕಬ್ಬಕಾ. ೧೯೨); 
ಕಾಣ್ಕೆಯಂ ಮಧುಸಖಂಗೊಲವಿಂ ಕುಡುವಂತೆ ಮೂವುಗಳ್‌' ಕಾತವು 
(ನಳಚಂ. ೫೪) ; ಪೂತುದವನೀ ಲತಾವಿತತಿ ಮಾಮರಗಳುರೆ ಕಾತುವು 
(ಚೆಬಪು. ೪೫-೧೦); ಕಾಯ್ತ ಕಲ್ಪಕುಜದಂತೆ (ಶಬಶಂ, ೨-೪೩); 
ಕಾತ ಮರಂ ಪೂತ ಬಳ್ಳಿ ಸುರ್ಕಿ ಸುಲಾದಾಡಿದುದು (ರಾಮಾಶ್ವ. ೫೨-೨), 

(ಡೇ. ॥ ತಮಿ. ಮಲ. ಕಾಯ್‌; ತೆಲು. ಕಾಯು] 

ಕಾಯ್ಕ್‌ ಕಾಯ್ಕಿ (ನಾ). ೧. ಮಿಡಿಗೂ ಹಣ್ಣಿಗೂ ನಡುವಿನ ಸ್ಥಿತಿ; 
ಅಪಕ್ಚ ಫಲ: ತೋರನೆಲ್ಲಿಯ ಕಾಯಿಂ ಪಿರಿಯವಪ್ಪ ಮುತ್ತಿನ ಬ್ರಹ್ಮ 
ಸೂತ್ರಮನೆಟಲಿಕ್ಸಿ (ಪಂಪಭಾ. ೧೨-೧೦೮ ವ) ; ಜಳಜದ ಮೊಗ್ಗೆಯಂತೆ 
ಮುಗುಳಂತೆಳಯೆಕ್ಕೆಯ ಕಾಯ್ಗಳಂತೆ (ಕಾದಂಪೂ. ೧೭೮). ಪೂಮಿಡಿಯ 
ಪೂವಿನ ಕಾಯ್ಗಳ ಕಯ್ದುವುಳ್ಳುಗುಂ (ಶಾಂತಿಪು. ೭-೯೪); ಪುಣಿಸೆಯ 
ಪೂವೆಲ್ಲಂ ಕಾಯಪ್ಪುವೇ (ಧರ್ಮಾಮೃ. ೫-೨೩೯); ಪಣ್ಮಿರೆ ಕಾಯ 
ಮೆಲ್ವಕ್ಷುಣ್ಣವಿಟರ್‌ (ಉದ್ಭಟ. ೧೦-೭೪); ಇ ಕ್ಕೆ ಲದಬಲೆಯರ್‌ 
ಮಾತಾಡಿದರು .. . ಮೊಗ್ಗೆ ಮೊಲೆಗಳು ಮೆಕ್ಕೆಯ ಕಾಯ್ಗ್ಸಳಿಂದೆನುತ 
(ಷೋಹತ. ೧೮-೬೫). ೨. ಬೀಜಕೋಶ; ತರಡು; ವೃಷಣ: ಎಡ 
ದೆಸೆಯವೊಂದೆ ಕಾಯ್‌ ಬಾತೊಡೆ (ಲೋಕೋನ. ೯-೧೪೦). ಕಾಯ್ಕಿ : 
೧. ಕಾಯಿ ಗೋರೆಹಣ್ಣು ಮೊದಲಾದವರಲ್ಲಿಯ ಗಂಧವನಜ್ವವುದು 
(ಆದವ. ೧೨) ; ಪರಿಪರಿಯ ಹೂ ಕಾಯಿ ಮೇಲೋಗರದ ಮಧುರಾ 
ಮ್ರಾದಿ ಲವಣೋತ್ಕರ (ತೊರರಾ. ೧-೭-೭); ಕಾಯಿ ಪಣ್ಣಳ ತಾಳ್ಜ್‌ 
ದುಂಬುರದ್ರುಮಗಳೊಪ್ಪಿದುವು (ಮೋಹತ, ೨೪-೪೭). ೩. ಪಗಡೆ, 
ಚದುರಂಗ ಮೊದಲಾದ ಆಟದ ಸಾಧನ: ಢಾಳಿಸುತ ಲೆತ್ತಗಳ 
ಹಾಸಿಗೆ ಮೇಲೆ ಚಿಟ್ಟಿಗಳಿಟ್ಟು ಲೆಕ್ಕದ ಮೇಲೆ ನಡಸಿದರುಭಯ ಮಂತ್ರಿಗಳ 
ವರ ಕಾಯಿಗಳಂ (ಜಿನಭಾ. ೩೬-೧೬). ೪. ಜಾಯಿಕಾಯಿ: ಅತಿ 


೧೭.೨೩ 


ಕ 


0 


40 


ಉಯಕ 


೫. ತೆಂಗಿನಕಾಯಿ: ಕಾಯಿ ಒಡೆದು ಕರ್ಪೂರ ಹಚ್ಚು (ರೂಢಿ). 
"ಕಾಯಿಕಡುಬು', "ಕಾಯಿರಸ? ಪರಾ. ೬. (ಆಲಂ) ವಿಫಲತೆ; 
ಕೈಗೂಡದಿರುವಿಕೆ; ಸೋಲು: ಹೋದ ಕೆಲಸ ಹಣ್ಣೋ ಕಾಯೋ 
(ರೂಢಿ). 

[«. ಕಾಯ್‌. / ತಮಿ. ಮಲ. ಕಾಯ್‌, ಕಾಯಿ ; ತುಳು. ಕೊಡ. 
ಕಾಯ್‌; ತೆಲು. ಕಾಯ; ನಾಯ್ಕಿ. ಕಾಯ್ಕ್‌ - ಹಣ್ಣು] 


ಕಾಯ (ನಾ). ಓಣ. ಮೈ; ಒಡಲು; ದೇಹ; ಶರೀರ: *ತನುಗಾತ್ರಂ 


ವಿಗ್ರಹಮಪಘನಂ ಶರೀರಂ ಕಳೇಬರಂ ಕಾಯಂ (ವಸ್ತುಕೋ. ೬೭-೧); 
ಕಾಯದ ಮೊದಲಿಂಗೆ ಬೀಜವಾವುದೆಂದಜಕಿಯದೀ ಲೋಕ (ಅವಚಂ. 
೪-೧೨); ಮೈಮಜಸದೆ ಕಾಯಮನೋವಚನಗಳ ಆಯದಿಂದಳವಳಿಯದೆ 
(ಹದಿಬ. ೩-೯). ೨. ಕಿರುಬೆರಳ ಬುಡ. &. ಸಮೂಹ; ರಾಶಿ. 
೪. ಮರದ ಕಾಂಡ. ೫. ವೀಣೆಯ ದೇಹ. ೬, ಮನೆ; ವಸತಿ. 
೭. ಸ್ವಭಾವ. [ಸಂ.7 


ಕಾಯಂ, ಕಾಯಮ್ಮು ಖಾಯಂ, ಖಾಯಮು, ಖಾಯಮ್ಮುು 


(ಗು). ೧. ಸ್ಥಿರವಾದ; ಖಚಿತವಾದ ; ಶಾಶ್ವತವಾದ: ಹಲವಾರು 
ಬಗೆಯ ... ಪತ್ರಿಕೆಗಳಿಗೆ ಅನರು ಕಾಯಂ ಚಂದಾದಾರರಾಗಿದ್ದರು 
(ರತ್ನಗೋ. ೫). ೨. ತೀರ್ಮಾನಿಸಿದ; ನಿರ್ಣಯವಾದ. 
ಕಾಯೆಮು: “ಕಾಯಮು - ಸ್ಥಿರ್ಯ ನಿಶ್ಚಯ? (ಜಾನಕೋ. ೩೭). 
ಖಾಯಂ: ೧. ಒಂದು ವರ್ಷ ಆದ ಮೇಲೆ ಖಾಯಂ ಮಾಡೋ 
ವಿಷಯದ ಪರಿಶೀಲನೆ (ರಂಗವ. ೨೫೫). ಖಾಯಂ ನೌಕರಿ (ಧನಂಜ. ೨೭). 
ಕಾಯಮು : ೧. ಖಾಯಮಾಗಿ ಭಾರತಕ್ಕೇ ಹಿಂತಿರುಗುವುದಕ್ಕಾಗಿ 
(ಭಾಧಾನ. ೫). ಹಾಯಮುನ್ಮು: ೧. ಸಧ್ಯಕ್ಕೆ ಈ ಊರು ಖಾಯ 
ಮ್ಮೇನು (ಕೊನಿಭೇ. ೧೭); ಖಾಯಮ್ಮಾಗಿ ಪ್ರಪಂಚದಲ್ಲಿ ಶಾಂತಿ 
ನೆಲಸುವಂತೆ ಮಾಡುವುದೇ ಈ ಸಂಸ್ಥೆಯ ಉದ್ದೇಶ (ಅಂತಸಂ. ೨೨). 

ಕಾಯಂಮಾಡು - ನೆಲೆಗೊಳಿಸು; ಸ್ಥಿರಗೊಳಿಸು : ಹೀಗೆ ಇರು 
ವಲ್ಲಿ ತಾವು ಟಪ್ಪುಸುಲ್ತಾನರೆ ಸಂಗಡ ದೋಸ್ತಿ ನಡತೆ ಕಾಯಂಮಾಡಿ 
ಕೊಂಡು (ರಾಜೀಂದ್ರ. ೪೫); ಅವನಿಗೆ ಕೆಲಸವನ್ನು ಕಾಯಂಮಾಡಿದರು 
(ರೂಢಿ). ಕಾಯಂಬಾಬದಾರ - ಶಾಶ್ವತ ಹಕ್ಕುದಾರ: ಅರಸರು ಹೊಲ 
ಗಳನ್ನು ಹಾಕಿ ಕೊಟ್ಟಿರುವುದರಿಂದ ಇವರು ಊರೆ ಕಾಯಂಬಾಬದಾರ 
ರಾಗೆರುವರು (ಮಭಾರ. ೧೭೨). ಕಾಯಮಾಗು = ಸ್ಥಿರವಾಗು ; ಸ್ಥಿರೀ 
ಕರಿಸಲ್ಪಡು : ಅದಕ್ಕೆ ರಸೀತಿ ಕೊಡತಕ್ಕದ್ದು ಮತ್ತು ಆ ವಿಕ್ರಯವು 
ಕಾಯಮಾಗತಕ್ಕದ್ದು (ಗ್ರಾಮಾಕ. ೩೯). 

[+ ಅರ. ಕಾಈಮ್‌ ; ಹಿಂ. ಮರಾ, ಕಾಯವ] 


ಕಾಯಂಗುತ್ತ, ಖಾಯೆಂಗುತ್ತಾ (ನಾ). ಸ್ಥಿರವಾಗಿ ಗೊತ್ತುಪಡಿಸಿನ 


ಕಂದಾಯ. ಖಾಯೆಂಗುತ್ತಾ: ಒಂದೊಂದು ಪ್ರದೇಶವನ್ನು 
ಒಬ್ಬೊಬ್ಬ ಸರದಾರನಿಗೆ ಕೊಟ್ಟು ಅಂಥವರಿಂದ ಖಾಯಂಗುತ್ತಾ ಎಂಬು 
ದಾಗಿ ನಿಗದಿಯಾಗಿ ವಸೂಲ್ಮಾಡಿಕೊಳ್ಳುತ್ತಿದ್ದರು (ಪಾಳಗಾ, ೧೭). 

ಖಾಯಂಗುತ್ತಾಗ್ರಾಮ ವ “ಸ್ಥಿರವೆಂದು ಗೊತ್ತು ಪಡಿಸಿದ ಭೂ 
ಕಂದಾಯದ ಮೇಲೆ ಸರಕಾರದಿಂದ ಕೊಡಲ್ಪಟ್ಟಿ ಭೂಮಿ? (ರೈಸ್‌ಗೆ. 


೭೭೪). [ಕಾಯಂ + ಗುತ್ತ (೮ ಗುತ್ತಗೆ)] 


ಕಾಯಂತರೀಕ (ಅ). ಸ್ಥಿರವಾಗಿ; ಕಾಯಂ ಆಗಿ: ಅಲ್ಲಿ ಅನೇಕ ದಿನ 


ಧರಿಣಿಹಿಡಿದ ಮೇಲೆ ಕಾಯಂತರೀಕ ದೊರಕಿತು (ದೀಪಹ. 1, ೧೮). 
(4 ಅರ. ಕಾಈಮ್‌ ತರೀಕ್‌] 


ಶಯದಿಯೆಲೆ ಕಾಂಚಿನೊಳಗೆ ಕಸ್ತುರಿವೆರೆದ ಗುಳಿಗೆ ಕಾಯ್ಲವಂಗ ಪತ್ರ] [ಕಾಯೆಕ (ಗು). ೧. ದೇಹಕ್ಕೆ ಸಂಬಂಧಿಸಿದ; ದೈಹಿಕವಾದ (ನಾ). 

(ನವಮೋ. ೨೬-೨೯) ; ಹೊಗೆಕಡ್ಡಿ, ಕಾಚು, ಕಾಯಿ, ಬಜೆ, ಲವಂಗ J ೨.ಶರೀರ; ದೇಹ: ಎಂದುವುಂಮನವಚನ ಕಾಯಕದಿಂದಲೀಶನನಲ್ಲದನ್ಮ 

»«» ಇತ್ಯಾದಿ ಸರಕು ತುಂಬಿದ್ದ ತಾಂಬೂಲದ ಚಂಚಿ (ಬೆಳುಮ, ೩೨). ಥವೊಂದುವಜಕಿಯದ ಪರಮಭಕ್ತರು ಮುಗ್ಧರುಗಳಲ್ಲ(ಬಸಪು.೧೨-೫೮). 
109 


ಕಾಯೆ ಕಟ್ಟು 


೩. ದೇಹಶ್ರಮದ ಕೆಲಸ; ಕಸಬು; ದುಡಿಮೆ: ಭಕ್ತ ಮನೆಗೆ 
ಬಂದೆಕೆ ಕಾಯಕವಾವುದೆಂದು ಬೆಸಗೊಂಡರೆ ನಿಮ್ಮಾಣೆ (ಬಸವ. ೪೫೨) ; 
ಕಾಯೆಕನೆಂದು ಕಾಯವ ಬಳಲಿಸದೆ , .. ಬೇಡಿ ಕಾಡಿ ಮಾಡುವುದು 
ದಾಸೋಹವೆ (ವಚಸಂ. ೨೩-೩); ಕಾಯಕ ಭಕ್ತನ ಆಯತನ 
ನೋಡಿರೋ ಕಾಯಕವ ಬಿಟ್ಟ ಮರುದಿನ ಕಪ್ಪರದ ಕಾಯಕನೆ ಬಕ್ಕು 
(ಸರ್ವಜ್ಞ. ೨೬೮) ; ನಾಯಕನಿಲ್ಲದ ಊರಲ್ಲಿ ಕಾಯಕ ಸಿಕ್ಕೀತೆ (ಗಾದೆ). 
೪. [ವೀಶ್ಸಿ] ಕೆಲಸಮಾಡಿ ಅಥವಾ ಕಸಬಿನಿಂದ ಗಳಿಸಿದ್ದು; 
ಸಂಪಾದನೆ : ಛಲದಿ ಭಕ್ತರ ಕೈಯ ಗುದ್ದ ಗುದ್ದಿಸಿಕೊಂಡು ಸಲೆ 
ಕಾಯಕವ ತಂದು ಜಂಗಮಾರ್ಚನೆಯ ಮಾಡೆಂದು ಶಿವ ಪೇಳಿ ಪೋಗೆ 
(ಪ್ರಾಢರಾ. ೨-೨೪). ೫, [ವೀಶೈ] ಸಮರ್ಪಣ ಭಾವದಿಂದ 
ಮಾಡುವ ವೃತ್ತಿ,--ಕೈಂಕರ್ಯ: ಕಾಯಕದಲ್ಲಿ, ನಿರತನಾದರೆ ಗುರು 
ದರುಶನವಾದಡೂ ಮರೆಯಬೇಕು, ಲಿಂಗಪೂಜೆಯಾದಡೂ ಮಜಕಿಯ 
ಬೇಕು (ಶೂನ್ಯ ಸಂ. ೨೨೩-೧). ೬, (ಆಲಂ). ದುಷ್ಪವೃತ್ತಿ; ಕೆಟ್ಟ 
ಕೆಲಸ; ಲಗ್ನವಾದ ಮೇಲಾದರೂ ಅವಳು ಸದಾಚಾರಿಯಾಗಬಹುದೆಂದು 
ನಂಬಿದ್ದೆನು. ಅದರೆ ಆವಳು ತನ್ನ ಕಾಯಕವನ್ನು ಬಿಡಲಿಲ್ಲ (ಸ್ಕೂ ಲಮಿ- 
೨೧೭); ಇಲ್ಲಿಗೆ ಬಂದು ಮತ್ತೆ ಯಾವ ಕಾಯಕ ಮಾಡುವನೋ 
ತಿಳಿಯದು (ಭಾರತಿ. ೨೬); ಭಟ್ಟಿಯ ಕಾಯಕ ಹಾಗೆಯೇ ಸಾಗಿತ್ತು 
(ಮಣ್ಣುಹೆ. ೨೧). [Ae.] 
ಕಾಯಕಟ್ಟು (ನಾ). ಹೀಡಾದಿಗಳು ಬಾರದಂತೆ ಮಂತ್ರ ಬಲದಿಂದ 
ದಿಗ್ಬಂಧನ ಮಾಡುವುದು; ರಕ್ಷೆಯಿಡುವುದು; ಕಟ್ಟು ಮಾಡುವುದು: 
ಹಳ್ಳಿಗಳಿಗೆ ರೋಗ ಪೀಡಾದಿಗಳು ಬರುವುದನ್ನು ಸೂಚಿಸುತ್ತಾನೆ. 
ಊರಿಗೆ ಕಾಯಕಟ್ಟು ಮಾಡಿಸಿರೆಂದು ಹೇಳುತ್ತಾನೆ (ಕನ್ನಜಾ, ೧೮). 
[< ಕಾ, * ಕಟ್ಟು] 
ಕಾಯಕಗೌರವ (ನಾ). ಕಸಬು ಅಥವಾ ವೃತ್ತಿಯ ಘನತೆ, 
— ಗೌರವ. (Dignity of labour. ಪತ್ರಿನಿ) [ಕಾಯಕ 4 ಗೌರವ] 
ಕಾಯಕಪ್ಪರ (ನಾ). ಕಪ್ಪರಕಾಯಕ (?) : ಕಾಯಕಪ್ಪರವೆಂದು ಕೈವ 
ತ್ರಿಸಿದನೀ ಜಗಕ್ಕೆ ಶಿವನು (ಸರ್ವವ. ೧೪೦-೬೮೯). [ಕಾಯ? + ಕಪ್ಪರ?) 
ಕಾಯಕಲ್ಪ (ನಾ). ೧. ಮುಪ್ಪನ್ನು ಹೋಗಲಾಡಿಸಿ ಯೌವನವನ್ನು 
ತಂದುಕೊಡುವ ಒಂದು ಆಯುರ್ವೆದ ಚಿಕಿತ್ಸೆ: ಅತ್ತೆ ಒಂದು 
ತರಹೆ ಕಾಯಕಲ್ಪ ಹೊಂದುತ್ತಿರುವುದರಿಂದ ಕಳೆದುಹೋದ ಆಯುಸ್ಸನ್ನು 
ಮತ್ತು ಸ್ಫೂರ್ತಿಯನ್ನು ಹೊಂದಿ ಅಕೆ ವಿಜೃಂಭಿಸುತ್ತಾಳೆ (ನಾಡಿಗೇ. ೮೪). 
೨. (ಆಲಂ). ಪೌಷ್ಟಿಕವಾದ ಆಹಾರ: ತಮ್ಮ ನಿರೀಕ್ಷಣೆಯಂತೆ 
ಅವರಿಗೆ ಅಲ್ಲಿ ಕಾಯಕಲ್ಪ ಯಾವಾಗಲೂ ತಪ್ಪುತ್ತಿರಲಿಲ್ಲ (ಬೆಸ್ತಕ. ೨೧). 
(ಕಾಯ + ಕಲ್ಪ] 
ಕಾಯಕೆಲಬ್ಬಿ (ನಾ). ಕಾಯಕದಿಂದ ಮಾಡಿದ ಗಳಿಕೆ, 
—ಸಂಪಾದನೆ: ಕುಸುಮ ಮಾಲೆಗಳಂ ರಚಿಸಿ ತಂದೊಸೆದು ಭಕ್ತರಿಗಿತ್ತು 
ತಾ ನಿತ್ಯಶನ ಕಾಯಕಲಬ್ಧಿಯಲಿ ಜಂಗಮಕೆ ಮಾಡುತ್ತ (ಬಸಪ. 
೨೨-೨೬). (ಕಾಯಕ + ಲಬ್ಬಿ] 
ಕಾಯಕನಿಡಿ (ಕ್ರಿ). [ವೀಶೈ] ಸಮರ್ಪಣ ಭಾವದಿಂದ ವೃತ್ತಿ 
ಯನ್ನು ಅನುಸರಿಸು; ಕಸಬುಮಾಡು : ಕಾಯಕವಿಡಿದು ಬಂದ 
ದ್ರವ್ಮವೇ ಲಿಂಗಕ್ಕರ್ಪಿತ (ಸರ್ವ ವ. ೧೪೦-೬೮೪) ; ತಮತಮಗುಳ್ಳ 
ಕಾಯಕನಿಡಿದು ಭೂತಳದಲ್ಲಿ ಮೆಜಕಿವುತ್ತಿರ್ದರು (ಪ್ರಭುಲೀ. ೯-೯). 
[ಕಾಯಕ * ಪಿಡಿ] 
ಕಾಯಕಷ್ಟ (ನಾ). ಮೈಮುರಿದು ದುಡಿಯುವಿಕೆ; ದೈಹಿಕ ಶ್ರಮ: 
ತಮ್ಮದೇ ಆದ ಹೊಲದಲ್ಲಿ ಅವರ ಕಾಯಕ ಷ್ಟ ಇನ್ನೂ ಹೆಚ್ಚಿತು 
(ಧ್ರ ಮಾನ. ೧೫೭). [ಕಾಯ + ಕಷ್ಟ] 


೯೭೨೪ 


15 


25 


45 


ಕಾಯಜ 


ಕಾಯಕಾಂತಿ (ನಾ). ದೇಹದ ಕಾಂತಿ; ಮೈಹೊಗರು: ಲೀಲೆ 
ಯಡಗಿದ ಮುಖದ ಮಸುಳಿದ ಕಾಯಕಾಂತಿಗಳ (ಕುವ್ಯಾಅ. ೨೩-೩೧). 
[ಕಾಯ + ಕಾಂತಿ] 
ಕಾಯಕಾರ (ನಾ). ಮೂರ್ತಿಯನ್ನು ಪೂಜಿಸುವ ಕೆಲಸ; ಸೇವೆ; 
ಕೈಂಕರ್ಯ: ಶ್ರೀಯರಸನೆ ನಿನ್ನ ನಗೆ ಒಂದು ಬಗೆಯಾಗಿ ಕಾಯ 
ದೊಳಗೆ ಎನಗೆ ತೋಟುತಿಡೆ ವಾಯುವಂದಿತ ನಮ್ಮ ವಿಜಯವಿಠ್ಮಲ 
ನಿನ್ನ ಕಾಯಕಾರೆ ವೊಂದಿದವನೊ ನಾನು (ಮೋಕ್ಷದೀ. ೫೨-೧). 
[ಕಾಯ + ಕಾರ] 
ಕಾಯಕ್ಲೇಶ (ನಾ). ೧. ಶಾರೀರಕ ಶ್ರಮ; ದೈಹಿಕ ಪೀಡೆ: 
ಇಾಯಕ್ಷೇಶ ಮತ್ತು ಅದಕ್ಕೆ ಮೂಲವಾದ ವಿಷಯಗಳು ಹಾಗೂ ವೇದ 
ತತ್ವಾರ್ಥಗಳನ್ನು ಯೋಚಿಸಬೇಕು (ಭಾರದ. ೫೪). ೨.[ಜೈನ] ಬಾಹ್ಯ 
ತಪಸ್ಸುಗಳಲ್ಲಿ ಆರನೆಯದು : ಕಾಯಕ್ಣೇಶಮೆಂಬಾಜನೆಯ ತಪಮ 
ನೆತ್ತಿಕೊಂಡು (ಆದಿಪು, ೬-೩೦ ವ). 
[ಕಾಂಯ + ಕ್ಲೇಶ] 
ಕಾಯಕ್ಷ (ನಾ). ಕುದುರೆಯ ಸವಾರಿಯಲ್ಲಿ ಒಂದು ಬಗೆ (?): 
ಇರೆಗತಿಲಯ ಪೊಯ್ದುಕಾಯಶ್ಸಂ ತಿತಿಕ್ಷೆ ನಿತನೆದಿ ತುರ(ಗ?) ಸಮಾನಂ 
* * » ವಹಳಿ ಸತ್ಯಂ ದಾರಿಮೆಂಬ ಭೇದಂಗಳಿಂದಶ್ವಮನೇಆಲು ರೇಚಿಗ 
ನೃಪತಿ ತಾನೆ ಬಲ್ಲಂ (ಮದತಿ. ೧-೨೧). [?] 
ಕಾಯಗಟ್ಟು (ಕ್ರಿ). ೧. - ಕಾಯಗೊಳ್‌. ೨. ದೇಹವನ್ನು ಬಂಧಿಸು. 
೩. (ಆಲಂ) ಮೈದೋರು; ಉಂಟಾಗು: ತನು ನಡುಗಿತಡಿಗಡಿಗೆ 
ಡೆಂಡಣಿಸಿ ಕಾಯಗಟ್ಟಿತು ಭೀತಿ ಬಿರುದಿನ ಬಾಯೆಣಿಕೆ ಬಯಲಾಯ್ತು 
(ಕುವ್ಯಾಭೀ. ೮-೬೧). [ಕಾಯ * ಕಟ್ಟು] 
ಕಾಯಗುಣ (ನಾ). ದೇಹದ ಗುಣ: ಒಲ್ಲೆನೆಂಬುದು ವೈರಾಗ್ಯ 
ಒಲಿನೆನೆಂಬುದು ಕಾಯಗುಣ (ಬಸವ. ೭೭೪); ಕಾಯಗುಣವ ಕರ್ಮ 
ದಿಂದೆ ಕಳೆದು (ಮೋಳಿಮಾ. ೩-೨); ಕಾಯಗುಣ ನಾಸ್ತಿಯಾದಾತಭಕ್ತ 
(ಅವಚಂ. ೧೦೬-೪೮೧). [ಕಾಯ + ಗುಣ] 
ಕಾಯೆಗುಪ್ತಿ (ನಾ). [ಜೈನ] ಮೂರುಗುಪ್ತಿಗಳಲ್ಲಿ ಒಂದು; 
ದೇಹವನ್ನು ಲೌ ಕಿಕ ವಿಷಯಗಳಲ್ಲಿ ಪ್ರವರ್ಶಿಸದಂತೆ 
ನಿಗ್ರಹಿಸುವುದು : ಮನೋವಾಕ್ಕಾಯ ಗುಪ್ತಿತ್ರಯಂ ಘನಮಾಗಿರ್ದೊಡೆ 
ಬಾರವಖ್ಲದೊಡವಂ ತಾಂಗಲ್‌ ಸಮರ್ಥರ್ಕಳಾರ್‌ (ಜೀವಸಂ. ೧೫೩-೪). 
“ಗುಪ್ತಿ' ಪಠಾ. [ಕಾಯ ಗುಪ್ತಿ] 
ಕಾಯಗೊಳ್‌ (ಕ್ರಿ). ದೇಹವನ್ನು ಧರಿಸು; ಮೈದಾಳು: ಆಗ 
ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ, ನೀ ಡೇವರೆನಿಸಿಕೊಂಬು 
ದಾವುದಂತರೆ ಹೇಳಾ? ದೇವರು ಸಾವರೆ? (ಅವಚಂ. ೧೧-೫೦೩) ; 
ಶರಣರ ನಿಜದ ನಿಲವನ್ನು ಕಳಿಯಗೊಂಡ ಮೂಢರೆಲ್ಲ ಕಾಣಬಾರದು 
(ಮೋಳಿಮಾ. ೨೬ ಪ್ರಸ್ತಾವನೆ). "ಕಾಯವಿಡಿ' ಪರಾ. 
[ಕಾಯ + ಕೊಳ್ಳ) 
ಕಾಯ ಚಿಕಿತ್ಸೆ (ನಾ).[ವೈದ್ಯಶಾ] ಶಾರೀರಕ ರೋಗಗಳಿಗೆ ಮಾಡುವ 
ಒಂದು ಬಗೆಯ ವೈದ್ಯಕೀಯ ಚಿಕಿತ್ಸೆ; ಆ ಚಿಕಿತ್ಸೆಯನ್ನು 
ಬೋಧಿಸುವ ವೈದ್ಯಶಾಸ್ತ್ರದ ಭಾಗ: ವಾತ, ಪಿತ್ತ, ಶ್ಲೇಸ್ಮಗಳ 
ಪ್ರಾಬಲ್ಯದಿಂದ ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಉಂಟಾಗತಕ್ಕ RR 
ವ್ಯಾಧಿಗಳಿ ಗೂ ಚಿಕಿತ್ಸೆಗಳನ್ನು ಬೋಧಿಸುವ ಭಾಗ ಕಾಯಚಿಕಿತ್ಸೆ 
(ಸುಜ್ಞಾಚಂ. ಪ್ರಕಳಾ). [ಕಾಯ + ಚಿಕಿತ್ಸೆ) 
ಕಾಯಜ (ಗು). ೧. ದೇಹದೊಳಗೆ ಅಥವಾ ದೇಹದಿಂದ ಹುಟ್ಟಿದ. 
(ನಾ). ೨. ಮಗ. ೩. ಕಾಮ; ಮನ್ಮಥ. "ಕಾಯಜಸಿತ' ಪರಾ, 


(ಸಂ. 


ಕಾಯಜಪಿತ ೧೭೨೫ 


ಕಾಯಜಪಿತ (ನಾ). ಮನ್ಮಥನ ತಂದೆ; ಕೃಷ್ಣ : ಕಾಯಜಪಿತ 
ಕಾಗಿನೆಲೆಯಾದಿಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರನೆ (ಕನಕ. 
೭೭-೩). [ಕಾಯಜ + ಪಿತ] 
ಕಾಯೆಜಾತೆ (ನಾ). ಮಗ; ಪುತ್ರ: ಕಾಯಹಾತನ ಕಾಯವಂ 
ಕಾಯ್ಯಾಯಿಯೆನ್ನದೆ (ಬಸಪು. ೪೮-೧೨). [ಕಾಯ + ಜಾತ] 
ಕಾಯಜಾಂತಕ (ನಾ). ಕಾಮನನ್ನು ಕೊಂದವನು; ಶಿವ: 
ಕಾಯಜಾಂತಕನಣುಗಿನಣುಗನತಿಧೀಯುತ ವಿನಾಯಕಂ (ಉದ್ಭದೇ. 
೧-೯) ; ದೇವದೇವನೆ ನಮೊ ಕಾಯಜಾಂತಕನೇ (ವೀಕೈಪು. ೩-೨೪-೨೬). 
[ಕಾಯಜ + ಅಂತಕ) 
ಕಾಯೆ ಜಾರಿ (ನಾ). ಕಾಮನವೈರಿ; ಶಿವ: ಕಾಯಜಾರಿಗತಿಪ್ರಮಾದಂ 
ತಳುವು ಮಾಡಿದೊಡೆ (ಬಸಪು. ೧೭-೪). [ಕಾಯಜ + ಆರ] 
ಕಾಯಡಕೆ (ನಾ). ೧. ಹಣ್ಣಾಗದ ಅಡಕೆ. ೨. ಸುಲಿಯದೆ ಇರುವ 


ಅಡಕೆ: ಅಲ್ಲಿನ ಗಡುಗಳು ಪಿಂಗಾರೆ ಮೊಗಡ ಕಾಯಡಕೆ... 


ಉಳ್ಳವುಗಳಾಗಿದ್ದವೆ (ಭಾಷಾಶಾ. ೨೫೬). 
(ಕಾಯ್‌, + ಅಡಕೆ,] 

ಕಾಯತ (ನಾ). ಎ ಕಾಯಸ್ಥ : (ಕಿ). : [£.ಸೆಂ. ಕಾಯಸ್ಮ)] 

ಕಾಯತೊಟ್ಟ (ನಾ). ಒಂದು ಬಗೆಯ ಸಸ್ಯ: *ವೃಂತಾ - ಹರೇಣುಕ, 
ಕಾಯತೊಟ್ಟ? (ಓಷಧಿ. ೧೫೮). [2] 

ಕಾಯದಾಯ (ನಾ). ಒಂದು ಬಗೆಯ ತೆರಿಗೆ (?): ಮನ್ನೆಯದ 
ಹೊನ್ನುಮಂ ಕಾ x ೫.೩ ಕಾಯದಾಯ ಕಿಜುಕುಳವಿನಿತುಮಂ (ಸೌಇಇ. 
XX, ೧0೭-೪೮ ; 1138). [?] 

ಕಾಯದೆ, ಕಾಯಿದೆ' (ನಾ). ೧. ನಿಯಮ; ಕಟ್ಟಳೆ; ಶಾಸನ; 
ಕಾನೂನು: ಬರವಣಿಗೆ ಸರಿಯಾಗಿ ಕಾಯುದೆಗೆ ಬದ್ಧವಾಗಿ, ಇದೆಯೇ 
ಎಂದು ನೋಡಿಕೊಂಡ (ಮಹಾತ್ಮಾ. ೭೭); ಎಷ್ಟೋ ಜನ ಧನವಂತರು 

* - ಕಾಯದೆಗೆ ಸಿಕ್ಕಿ ಕಣ್ಣುಕಣ್ಣು ಬಿಡುತ್ತಿರುತ್ತಾರೆ (ಜೀವಾತ್ಮ. ೨೩೩). 
ಕಾಯಿದೆ: ೧. ಮದ್ಯಪಾನವನ್ನು ನಿರೋಧಿಸುವುದಕ್ಕಾಗಿ ಕಾಯಿದೆ 
(ಕುರಿಹಿಂ. ೧೩೦); ತನ್ನ ಕಾಯಿದೆಗಳನ್ನು ಜಾರಿಗೆ ತನ್ನಿ (ರುಚಾರಾಣಿ. 
೪೫೦). ೨. ವ್ಯವಹಾರಧರ್ಮ ಶಾಸ್ತ್ರ; ನ್ಯಾ ಯ ಶಾಸ್ತ್ರ: ಜಿ.ಎ. 
ಆಗಿತ್ತು. ಮುಂದೆ ಕಾಯಿದೆ ಓದಲು ಆರಂಭಿಸಿದ್ದ (ಅಪನಾ, ೧೦), , 
[4- ಅರೆ. ಕಾಇದಾ; ಹಿಂ. ಮರಾ. ಕಾಯವಾ] 

ಕಾಯದೆಭಂಗೆ (ನಾ). (ಸರಕಾರೀ) ಕಾನೂನುಗಳನ್ನು ಮುರಿ 
ಯುಪಿಕೆ ; ಶಾಸನಭಂಗ : ಕಾಂಗ್ರೆಸ್‌ ಸಮಿತಿಯವರು. .. ಕಾಯಿದೆ 
ಭಂಗವನ್ನು ಪ್ರಾರಂಭಿಸಲು ಕೇಳಿಕೊಂಡರು (ಕುರುಕಾ. ೧೧೧). 

[ಕಾಯದೆ + ಭಂಗ] 

ಕಾಯದೇಶೀರ, ಕಾಯಿದೇಶೀರ್‌ (ಅ). ಕಾಯದೆಯ ಪ್ರಕಾರ; 
ನಿಯಮಬದ್ಧವಾಗಿ ; ಕಾನೂನುಬದ್ಧವಾಗಿ; ಶಾಸನಕ್ಕೆ 
ಅನುಗುಣವಾಗಿ: ವಕೀಲರ ಮಗಳನ್ನು ಮದುವೆಯಾಡದ್ದು ಎಸ್ಟು 
ಕಾಯದೇಶೀರ ಆಗಿ ಪರಿಣಮಿಸಿತೆಂಬುದನ್ನು ಈಗ ಅರಿತನು (ಅನ್ನ.೩೮೬). 
ಕಾಯಿದೇಶೀರ್‌: ಎಲ್ಲವನ್ನೂ; ಕಾಯಿದೇಶೀರ್‌ ಮಾಡಿಸಬೇಕು 
(ಜಾರುಸಾ. ೨೦೧).; ಕೆಲವು ಸದಸ್ಮರ ಮೇಲೆ ಕಾಯಿದೇಶೀರ್‌ ಕೆಲಸ 
ಮಾಡುವ ವಿಚಾರವಿದೆ (ಅಪನಾ. ೨೨೩). 

[4 ಮರಾ. ಕಾಯದೇಶೀರ್‌] 
ಕಾಯಪಲ್ಲೆ "ಕಾಯಿಪಲ್ಯ' ನೋ. 


ಕಾಯೆಪುಸಿ (ನಾ). ದೇಹದ ಮಿಥ್ಯೆ: ಜೀಯ ಸದ್ಗುರುನಾಥ 


ಕಾಯಪುಸಿಯನೆ ತೋಜಕಿ ಮಾಯಪಾಶವನು ಹರಿಸುತ್ತ ಶಿಷ್ಯಂಗೆ 
ತಾಯಿಯಂತಾದ (ಸರ್ವಜ್ಞ. ೪೨). [ಕಾಯ + ಫುಸ್ಥಿ] 


30 


35 


ಕಾಯನಂಚಳೆ 


ಕಾಯಪ್ರವಿಜಾರ (ನಾ). - ಕಾಯಪ್ರವೀಚಾರ: ಅರ್ಧ ಮಾಸನಿರ್ಯ 
ತ್ಪುರ)ಿನಿಶ್ವಾಸನುಂ ಕಾಯ ಪ್ರವಿಚಾರನುಂ ( ಆದಿಪು. ೨-೬೯ ವ); ಕಾಯ 
ಪ್ರವಿಚಾರ ಚತುಸ್ಸಹಸ್ರಪ್ರಿಯಪ್ರಮಾಧೀಶ್ವರನುಂ (ಚಂದ್ರಪು. ೪-೬೯ ವ). 

(ಕಾಯ * ಪ್ರವಿಚಾರ] 

ಕಾಯಪ್ರನೀಚಾರ (ನಾ).[ಜೈನ] ಮನುಷ್ಯರಂತೆ ದೇಹಸುಖವನ್ನು 
ಪಡೆಯಬಲ್ಲ ದೇವತೆ; ಸುರತೋಪ ಸೇವನೆಯ ವಿಷಯದಲ್ಲಿ 
ವಿಶೇಷವಾದ ಆಸಕ್ತಿಯುಳ್ಳ ದೇವತೆ: “ಕಾಯಪ್ರವೀಚಾರಾ 
ಮೈಥುನೋಪಸೇವಾರೂಪಪ್ರವೀಚಾರನಿರತನಿಳಿಂಪುರುಂ . ೬೩ ಭವನ 
ವಾಸಿಗರಿಂ ತೊಟ್ಟು ಈಶಾನ ಕಲ್ಪಂಬರಂ ಅಪ್ಪದೇವರ್ಕಳ್‌ ಮನುಷ್ಯರ 
ವೋಲ್‌ ಸ್ತ್ರೀವಿಷಯಸುಖಮಂ ಅನುಭವಿಸುವರೆಂಬುದು ಸೂತ್ರ 
ತಾತ್ತರ್ಯಂ” (ತತ್ತ್ವಪ್ರ.೧೮೨); ಅಲ್ಲಿಯ ವೈಮಾನಿಕರೆಲ್ಲಂ. .. ಕಾಯ 
ಪ್ರವೀಚಾರರುಮಪ್ಪರ್‌ (ಸುಕುಮಾ.೧೧-೬೧ ವ). [ಕಾಯ ಪ್ರವೀಚಾರ] 

ಕಾಯಫಳೆ (ನಾ). ಜಾಜಿಕಾಯಿ; ಜಾಕಾಯಿ: ಕಾಯಫಳ 
(ಮುಂಬವ್ಯಾ. ೧೪೯). [4 ಮರಾ. ಕಾಯ್‌ಫಳ೯] 

ಕಾಯಬಲ (ನಾ). ದೇಹಶಕ್ತಿ; ಶರೀರ ಬಲ: ಕಾಯಬಲವು ಸಹಜ 
ನೆಂದೂ, ಕಾಲಜನೆಂದೂ, ಯುಕ್ತಿಕೃತವೆಂದೂ ಮೂರು ತೆರನಾಗಿರುವುದು 


(ಸಕವೈ. ೧೯). [ಕಾಯ + ಬಲ] 
ಕಾಯಭವ (ನಾ). ಕಾಮ; ಮನ್ಮಥ. "ಕಾಯಭವರಿಪು' ಸರಾ. 
[ಕಾಯ * ಭವ] 


ಕಾಯಭವರಿಪು (ನಾ). - ಕಾಯಜಾರಿ: ಕಾಯಭನರಿಪು... 
ಕಾಯಲಾಅನೊ (ಬಸಪು. ೪೬-೬೪). [ಕಾಯಭವ 4 ರಿಪು] 
ಕಾಯಮಲ (ನಾ). ಮೈಯ ಕೊಳೆ; ದೇಹದ ಕಶ್ಮಲ : “ಕೊೊಟ್‌- 
ಜೀರ್ಣೇ, ಕಾಯಮಲೇ ಚ” (ಶಮಧಾ.). [ಕಾಯ «4 ಮಲ್ಯ] 
ಕಾಯಮಾನ (ನಾ). ಹಂದರ; ಚಪ್ಪರ; ಮಂಟಪ: “ಕಾವಣ 
ಮಂತಡು ಕಾಯಮಾನಮೆಂಬುದೆನಿಕ್ಳುಂ ೫ (ವ ಸ್ತುಕೋ. ೪೬-೯) ; 
ವಿರಾಜಮಾನ ರಕ್ತಾಶೋಕ ಪಲ್ಲವೋಲ್ಲನಿತ ಕಾಯಮಾನದೊಳ್‌: 
. (ಆದಿಷ. ೧೧-೭೪ವ); ಬಳಳ ಬೆಳೆದ ಮೃದ್ವೀಕಾಲತೆಯ ಕಾಯಮಾನಂ 
(ಅನ 0 ಪು. ೭-೧೧ವ); ಗಿರಿರಾಜನಾಲಯದ ಕಾಯಮಾನದ ಕೆಳಗೆ 
. _ ಕಲ್ಯಾಣಮಪ್ಪುದೆಂದಡಿವಿಡಿದಳಗಜೆ ಶಿವನ (ಚಿಬಪು. ೩೬-೧೪). [ಸಂ.] 
ಕಾಯಮಾಲ (ನಾ). (ರಾಜನ ಹಣಕ್ಕಾಗಿ) ದೇಹವನ್ನು ಮಾರಿ. 
ಕೊಂಡವನು; ಭಟ; ಯೋಧ: ಅಆಡಗುದಜಕಿಯಾಯ್ತಖಿಳ ಬಲ 
ದುಗ್ಗಡದ ನೀರರು ಕಾದಿ ಬಿದ್ದುದು ಕಾಯಮಾಜಕಿಗಳು (ಕುವ್ಯಾದ್ರೋ. 
೧೦-೨೨), [ಕಾಯ * ಮಾಲು + -ಇ್ಕ] 
ಕಾಯಮುಕ್ತ (ನಾ). ದೇಹಕ್ಸೇಶದಿಂದ ಮುಕ್ತನಾದವನು; 
ಶರೀರ ಬಂಧನವಿಲ್ಲದವನೆ:. ಆಚಾರವಂಗಲೇಪವಾಗಿ ಕಾಯಮುಕ್ತನು 
ನೀನು, ನೋಡಯ್ಯ! (ಅವಚಂ. ೨೩೧-೧೦೪೬). [ಕಾಯ + ಮುಕ್ತ] 
ಕಾಯಲ್‌ (ನಾ). ಮರಳು ದಿನ್ನೆಯ ಮೂಲಕ ಸಮುದ್ರದಿಂದ 
ಬೇರ್ಪಟ್ಟ ಭಾಗ; ಉಪ್ಪುನೀರಿನ ಕೊಲ್ಲಿ; ನದೀಮುಖ: ಆರು 
ನೀವೀ ಕರುಗಿ ಮೊರೆಯುವ ನೀರ ಕಾಯಲ ಹಾಯುವವರು? (ಇಂಗೀತೆ. 
೬೬-೬). [ದೇ. ॥ ತಮಿ. ಮಲ. ಕಾಯಲ್‌] 


ಕಾಯವಂಚಕ (ನಾ). ೧. ಮೈಗಳ್ಳ; ಸೋಮಾರಿ: ಕಾಯ 


ವಂಚಕನಲ್ಲ, ಜೀನನಂಚಕನಲ್ಲ.. .ಕೂಡಲ ಸಂಗನ ಶರಣನುಪಮಾತೀತ 
ನೋಡಯ್ಯ (ಬಸವ. ೮೬೪). ೨. [ನೀಶ್ಸ] ದೇಹೆ ಮೋಹವನ್ನು 
ಬಿಟ್ಟವನು ; ಕಾಯಮುಕ್ತ (?) : ಕಂತೆಯೊಳಗಣ ಕಪ್ಪಡವ ಹರಿ 
ದಲ್ಲದೆ ಕಾಯವಂಚಕನಲ್ಲ (ಮೋಳಿಮಾ, ೧೫೫-೫೮೪). 

[ಕಾಯ * ನಂಚಕ) 


ಕಾಯವಿಕಾರಿ 


ಕಾಯನಿಕಾರಿ (ನಾ). ದೇಹದ ವಿಕಾರಗಳಿಗೆ ಒಳಗಾದವನು; 
ವಿಷಯಲಂಪಟಿ: ಅಶನ ಕುಂದದು, ವೃಸನ ಮಾಣದು... ಮಜ್ಜ 
ನಕ್ಕೆಜಕಿನೆನಯ್ಕ ಕಾಯವಿಕಾರಿಯಾನು (ಬಸವ. ೨೫೯). 
[ಸಂ. ಕಾಯವನಿಕಾರಿನ್‌] 
ಕಾಯವಿಡಿ (ಕ್ರಿ). ದೇಹವನ್ನು ಧರಿಸು; ಮೈದಾಳು; ಕಾಯವಿಡಿ 
ದುದಕೇನು ಫಲ ನಾರಾಯಣನನರ್ಚಿಸುವೆ (ನಿಭಾಗ. ೯-೩-೧೨); 
ಪ್ರಾಯಡೆ ಹಣ ತೆಗೆಯದ ಸೂಳೆ ಕೃಷಿಯ ನಿರ್ದಾಯವಜಕಿಯದ 
ಪಾದಜರು ಕಾಯವಿಡಿದ ಮೃತಜೀವಿಯಂದದೆ ಬಹುಳಾಯಸಗೊಳ್ಳರು 
(ಕಂನವಿ. ೬-೧೫೪). [ಕಾಯ + ಪಿಡಿ] 
ಕಾಯವೆರಸು (ಕ್ರಿ). ದೇಹವನ್ನು ಹೊಂದಿರು ; ಒಡಲೊಂದಿಗಿರು : 
ಕಾಯವೆರಸಿ ಕೈಲಾಸಕ್ಕೆ ಹೋಹೆನೆಂಬರು, ಇದು ಕ್ರಮವಲ್ಲ (ಮೋಳಿಮಾ. 
೨೮೮-೬೯). [ಕಾಯ + ಬೆರಸು] 
ಕಾಯವ್ಯೂಹ (ನಾ). ಯೋಗ ಪ್ರಭಾವದಿಂದ ಅನೇಕ ದೇಹಗಳನ್ನು 
ನಿರ್ಮಿಸಿಕೊಳ್ಳುವಿಕೆ: ಯೋಗಿಗಳು ಹೀಗೆ ಶರೀರವನ್ನು ನಿರ್ಮಿಸಿ 
ಕೊಳ್ಳುವುದಕ್ಕೆ ಕಾಯವ್ಯೂಹನೆಂದು ಹೆಸರು (ಬ್ರ ಹ್ಮಭಾ. ೪೫೮ ಅಡಿಟ). 
[ಕಾಯ + ವ್ಯೂಹ] 
ಕಾಯಶುಶ್ರೊಷೆ (ನಾ). ೧. ದೇಹದ ಸೇವೆ. ೨. ದೇಹದಿಂದ 
ಮಾಡುವ ಸೇವೆ: ಈಯಖಿಳ ಗೃಹಕರ್ಮ ಸೇನೆಯಂ ಮಾಳ್ಬುದೇ 
“-ಕಾಯಶುಶ್ರೂಷೆಯ್ಯೆ (ವೀಶೈಪು. ೭-೧೪-೮). [ಕಾಯ *- ಶುಶ್ರೂಷೆ] 
ಕಾಯಸಂಗೆ (ನಾ). ಶರೀರದ ಸಂಬಂಧ: ಕಾಯ [ಪಾಠಾಂ. ಕಾಮ] 
ಸಂಗ ನಿಸ್ಸಂಗವಾಗಿ ಇನ್ಯಾವ ಸಂಗವನಜಕಿ ಯೆನಯ್ಯಾ ಮಿಗೆವೊಲಿದೆಯಾಗಿ 
ಅಗಲಲಾಆಕಿನು (ಬಸಪು. ೪೮೮). [ಕಾಯ 4 ಸಂಗೃ] 
ಕಾಯಸಂಬಂಧ (ನಾ). ದೇಹದ ಸಂಬಂಧೆ : ಕಾಯ ಸಂಬಂಧ ಜೀವ 
ಸಂಬಂಧ ಪ್ರಾಣಸಂಬಂಧ ಇಂತೀ ತ್ರಿವಿಧ ಸಂಬಂಧವನಜಕಿದಡೆ ಆತನೆ 
ಸಂಬಂಧಿ ಕಾಣಾ (ಅವಚಂ. ೪೩-೧೮೬). [ಕಾಯ + ಸಂಬಂಧ] 
ಕಾಯಸಂಬಂಧಿ (ನಾ). ದೇಹದ ಸಂಬಂಧವುಳ್ಳ ವನು : ಲಿಂಗಬೇಜಕಿ 
ರೂಪ ನಿರೂಪನಲ್ಲ ಲಿಂಗ ಬೇಜಕೆ ಕಾಯಸಂಬಂಧಿಯಲ್ಲ (ಬಸವ. ೯೫೦). 
[ಕಾಯ 4 ಸಂಬಂಧಿ] 
ಕಾಯಸಮಾಧಿ (ನಾ). [ಯೋಗಶಾ] ಸಮಾಧಿಗಳಲ್ಲಿ ಒಂದು ಬಗೆ: 
ನಾರು ಬೇರಿನ ಕಪಟದ ಯೋಗವಲ್ಲಿದು ನಿಲ್ಲಿ ಭೋ, ಕಾಯಸಮಾಧಿ 
ಕರಣಸಮಾಧಿಯೋಗವಲ್ಲಿದು ನಿಲ್ಲಿ ಭೋ (ಅವಚಂ. ೧೩೬-೬೪೦). 
[ಕಾಯ 4 ಸಮಾಧಿ] 
ಕಾಯಸಲ್ಲೇಖನ (ನಾ). [ಜೈನ] ಒಂದು ಬಗೆಯ ವ್ರತ. 
ಐ ಮೂವತ್ತೆರಡು ತುತ್ತಿನಿಂದ ಆರಂಭಿಸಿ ದಿನವೂ ಒಂದೊಂದು 
ತುತ್ತು ಕಡಮೆ ಮಾಡುತ್ತಾ ಹೋಗುವ ಸಲ್ಲೇಖನ ವ್ರತ: ನಮ್ಮ 
ಅಜ್ಜನಿಗೆ ಕಷಾಯ ಸಲ್ಲೇಖನನೇ ಸಾಕು, ಕಾಯಸಲ್ಲೇ ಖನಕ್ಕೆ ನಾವಾರೂ 
ಒಪ್ಪಿಗೆ ನೀಡಲಾರೆವು ಎಂದು ಅತ್ತಿ ಮಚ್ಚೆ ಅಬ್ಬರಿಸಿದಳು (ದಾನಚಂ. ೨೪). 
[ಕಾಯ + ಸಲ್ಲೇಖನ] 
ಕಾಯಸಿದ್ಧಿ (ನಾ). ಮುಪ್ಪು, ಬೇನೆ, ಗಾಯ ಮೊದಲಾದವುಗಳಿಂದ 
ದೇಹವನ್ನು ರಕ್ಷಿಸುವ ಸಿದ್ಧಿ (?): ಊರಿಗೆ ರಸ ನಿಂದಾಗವೆ ರಸ 
ಸಿದ್ಧಿ ಎಂಬೆ. ಅಸಿಗೆ ಶರೀರ ನಿಂದಲ್ಲಿಯೆ ಕಾಯಸಿದ್ಧಿ ಯೆಂಬೆ (ಮೋಳಿಮಾ. 
೧೯-೭೬); ಕಾಯಸಿದ್ಧಿಯ ಪಡೆದ ಗರುವರು ... ಸಾಯದುಳಿದವರಿಲ್ಲ 
ಕಾಲಾಧೀನರಾಗಿಹರು (ಅಮೃತ. ೨-೩೬). [ಕಾಯ + ಸಿದ್ಧಿ] 
ಕಾಯಸುಖ (ನಾ). ದೇಹದ ಸುಖ: ವಾಯುವ ಜಯಿಸಿ ಕೆಲರುಕಾಣ್ವ 
ರಾತ್ಮನ ವಾಯುವ ಜಯಿಸದೆ ಕೆಲರು ಕಾಯದೊಳಾತ್ಮನ ಕಾಣ್ಬರು 
ಕಾಂತಿಯೆ ಕಾಯಸುಖನೆ ಸುಳುಹಾಗಿ (ಭರಚ.೨-೭೫). [ಕಾಯ ಸುಖ) 


೧೭೨೬ 


ಕಾಯಿಕ 


ಕಾಯಸೂತಕಿ (ನಾ). ದೇಹಸಂಬಂಧವಾದ ಮೈಲಿಗೆಯುಳ್ಳವನು : 
ಕಾಯಸೂತಕಿಗಳು ಗುರುವನಜರತಿಯರಾಗಿ, . . , ಶ್ರಿವಿಧ ಸೂತಕಿಗಳು 
ಜಂಗಮನಜಕಿಯರಾಗಿ, ತನು ಶು ದ್ಧ ವಾಗಿ ಗುರುವನಜಕಿಯಬೇಕು 
(ನೋಳಿಮಾ. ೨೩-೯೪). [ಕಾಯ + ಸೂತಕಿ] 


8 ಕಾಯಸ್ಥ (ನಾ). ೧. ಕರಣಿಕ; ಸೇನಬೋವ : “ಕಾಯಸ್ಥಃ, ಅಕ್ಷರೆ 


20 


೪ 


89 


4 


4 


ಜೀವಕಃ- ಈ ೨ ಸೇನಬೋವಂ”? (ಹಲಾಯು. ೯೬-೪೩೨). ೨. ಕರಣಿಕ 
ವೃತ್ತಿಯನ್ನೇ ಕೈಕೊಳ್ಳುವ ಒಂದು ಜಾತಿ: ಕಾಯಸ್ಥರು ಪಾರಸಿ 
ಭಾಷೆಯನ್ನು ಕಲಿತು ರಾಜ್ಯದ ಕಾರ್ಯಾಲಯಗಳಲ್ಲಿ ಕರ್ಮಚಾರಿ 
ಗಳಾಗಿ ಪ್ರವೇಶಮಾಡಿದರು (ಉರ್ದುಪಾ. ೧೨); ನರೇಂದ್ರನಾಥರು 
ಕಾಯಸ್ಥ ಕುಲದಿಂದ ಬಂದವರು (ಭಾರದ. ೩೨೩). ೩. ಲೇಖನ ವೃತ್ತಿ 
ಯವನು; ಲಿಪಿಕಾರ: ಲೇಖನ ವೃತ್ತಿಯವನನ್ನು ಲಿಪಿಕಾರ ಅಥವಾ 
ಲಿಬಿಕಾರ ಎಂದು ಕರೆದಿದೆ... ಹನ್ನೊಂದನೆಯ ಶತಮಾನದಿಂದೀಚಿಗೆ 
ಅವನನ್ನು ಕಾಯಸ್ಥ ಎಂದು ಕರೆದಿದೆ (ಭಾರದ. ೧೦). [ಸಂ.] 

ಕಾಯಸ್ಥಿತಿ (ನಾ). [ಜೈನ] ದೇಹ ಇರುವುದಕ್ಕೆ ಮಾಡ 
ಬೇಕಾದುದು; ಆಹಾರಗ್ರಹಣ : ಅಂತು ಕಾಯಸ್ಥಿತಿಯಂ ನಿರ್ವ 
ರ್ತ್ರಿಸಿ (ಆದಿಪು. ೧೦-೪ವ) ; ಅವರ್‌ ಸಂಯಮ ಸಂರಕ್ಷಣಾರ್ಥಮಪ್ಪ 
ಕಾಯಸ್ಸಿತಿಯಂ ನಿರ್ವರ್ಶಿಸಿ (ಪಂರಾಮಾ. ೯-೧ವ). [ಕಾಯ * ಸ್ಥಿತಿ] 

ಕಾಯಾಂಗ (ನಾ). ದೇಹದ ಅಂಗ; ಅವಯವ. "ಕಾಯಾಂಗ 
ಪಟುತೆ' ಪರಾ. [ಕಾಯ + ಅಂಗ್ಕ 

ಕಾಯಾಂಗಪಟುತೆ (ನಾ). ದೇಹದ ಅಂಗಗಳ ಸಾಮರ್ಥ್ಯ, 
— ಶಕ್ತಿ; ಅವಯವಗಳ ಚಟುವಟಿಕೆ: ಗರಡಿಸಾಮಿಂದೆ ನೀನೆದುರಾಳ 
ಗೆಲದೊಡೇ 07? ಬರದಿಹುದೆ ನಿನಗನಿತು ಕಾಯಾಂಗಪಟುತೆ? (ಮಂಕುಕ. 
೫೯೬). [ಕಾಯಾಂಗ ೬ ಪಟುತೆ] 

ಕಾಯಾಗ್ಲಿ (ನಾ). ಶರೀರಡೊಳಗಿರುವ ಬೆಂಕಿ; ಜಠರಾಗ್ನಿ: 
ಕಾಯಾಗ್ನಿ ಬುದ್ಧಿ ಇಂದ್ರಿಯಬಲ . .. ಉಂಟುಮಾಡಿ ಅತ್ಯಂತ ಪೈತ್ಯ 
ರೋಗಗಳನ್ನು ಹೋಗಲಾಡಿಸುವುದು (ಸಕವೈ. ೩೮). [ಕಾಯ + ಅಗ್ನಿ) 

ಕಾಯಾಸ (ನಾ). ಊಹೆ; ಅಂದಾಜು: ನನ್ನ ಕಾಯಾಸವು ನಿಜ 
ವಾದುದೆ (ಸ್ಮಶಾವೈ. ೮೪) ; ಜನರ ಕಾಯಾಸಕ್ಕೆ ಅನ್ಯ ಸಾಕ್ಷಿ ಪುರಾನೆ 
»* ೬ ಬೇಕಿರಲಿಲ್ಲ (ದೀಪಹ. 11, ೫೨). 

ಕಾಯಾಸಕಟ್ಟು - ಅಂದಾಜು ಮಾಡು; ಊಹಿಸು: ಕನಕ 
ದಾಸರ ಕಾಲವು 16ನೆಯ ಶತಮಾನದ ಮಧ್ಯವೆಂದು ಕವಿಚರಿತೆಕಾರರು 
ಕಾಯಾಸ ಕಟ್ಟದ್ದಾರೆ (ತವನಿ. ೧೫೪); ತನ್ನ ಕೆಲಸದ ವಿಷಯ ಇರ 
ಬಹುದೆಂದು ಕಾಯಾಸ ಕಟ್ಟಿದಳು (ಅನ್ನ. ೨೦೪). 
[+ ಅರ. ಕಿಯಾಸ್‌ ; ಮರಾ. ಕಯಾಸ್‌] 

ಕಾಯ್ಕಿ "ಕ್ಯಾ: ನೋ... * 

ಕಾಯ್ಕಿ "ಕಾಯ್ಕ್‌' ನೋ. 

ಕಾಯ್ಕಿ "ಕಾಹಿ' ನೋ. 

ಕಾಯ್ಕಿ "ಕಾಯ್ಕ್‌' ನೋ. 

ಕಾಯಿಮ್ಮಸೆಟ್ಟಿ (ನಾ). ಒಬ್ಬಾತನ ಹೆಸರು: ಈ ಧರ್ಮಮಂ 
ಕೈಕೊಣ್ಣು ನಡೆಯಿಸುವ ದಾತಾರಂ ಮನ್ನೆಯ ಕಾಯಿಂಮ್ಮಸೆಟ್ಟ (ಸೌಇಇ. 
XX, ೩೪-೨೨ ; 1053). [ಕಾಯಿಮ್ಮ್ಯ * ಸೆಟ್ಟಿ] 

ಕಾಯಿಕ (ಗು). ದೇಹಕ್ಕೆ ಸಂಬಂಧಿಸಿದ; ದೈಹಿಕ; ಶಾರೀರಕ: 
ಪರೆಸ್ವಾಪಹಾರ, ಪರಹಿಂಸೆ, ಪರದಾರಗಮನ - ಈ ಮೂರು ಕಾಯಿಕವು 
(ಆರ್ಯಧ. ೧೧೯) ; ಮಾನವನ ಕಾಯಿಕ, ವಾಚಿಕ, ಮಾನಸಿಕ... 
ಕೃತಿಗಳೆಲ್ಲ ಕರ್ಮಪದದಲ್ಲಿಯೇ ಅಡಕವಾಗುತ್ತವೆ (ಧರ್ಮಸಾ. ೧೩೦). 


[ಸಂ.] 


ಕಾಯಿಕಟ್ಟು 


ಕಾಯಿಕಟ್ಟು "ಕಾಯಿಗಟ್ಟು? ನೋ. 

ಕಾಯಿಕೆಡುಬು (ನಾ). ತೆಂಗಿನ ತುರಿಯನ್ನು ತುಂಬಿಮಾಡಿದ, 
ಕಡುಬು; ಕೊಬ್ಬರಿಗಡುಬು (ಉಕ) : ಗಣೇಶನ ಹಬ್ಬಕ್ಕೆಕಾಯಿ | 
ಕಡಬು(ರೂಢಿ). [ಕಾಯ್ಕಿ(ಆ ಕಾರ್ಯ) * ಕಡುಬು (ಆ ಕಡುಂಬು)] | 


ಕಾಯಿಕತ್ತ (ನಾ). (ಕರಾ). ತೆಂಗಿನಕಾಯಿಯ ಸಿಪ್ಸೆ, ಮಟ್ಟಿ: | 3 


ಮನೆಯಿಂದ ಕಾಯಿಕತ್ತದಲ್ಲಿ ಕೆಂಡ ತಂದು (ಸ್ವಷ್ನುಹೊ. ೩೨). 
[ಕಾಯ್ಕಿ (ಆ ಕಾಯ್‌, ) + ಕತ್ತ] 
ಕಾಯಿಕಸರು, ಕಾಯಿಕಸುರು (ನಾ). ಕಾಯಿ ಮತ್ತು ಹೀಚು: 
ಕಾಯಿಕಸರನು ತಿಂದು ನೀವು ಯಿರುತಿರಲೂ ನಾನು ದಿವ್ಯಾನ್ನ 'ಉಣ್ಣ 


೧೭೨೭ 


ಕಾಯಿಸು 


4 


| ಕಾಯಿಲೆ, ಕಾಹಿಲೆ, ಖಾಯಿಲೆ (ನಾ). ವ್ಯಾಧಿ; ರೋಗ; ಅಸ್ವಸ್ಥತೆ; 
ಅನಾರೋಗ್ಯ: ದಂಡಿನಲ್ಲು ಕಾಯಿಲೆ ಅಜಾರಿ ಆದಂಥ ಜನರನ್ನು 
ವೀರರಾಜೇಂದ್ರಪ್ಯಾಟಿಗೆ ಕಳುಹುತ್ತೇನೆ (ರಾಜೇಂದ್ರ. ೭೭) ; ಕೊಳೆ, 
ಕಾಯಿಲೆ, ಕಿರುಕುಳಗಳ ಬಾಧೆಯೂ ಕಡಿಮೆ (ಅಡುಸ್‌, ೨೪). 
ಕಾಹಿಲೆ: ಹರಿಹರರಾಯನ ಕಾಹಿಲೆ ಹೆಚ್ಚಿತೆಂಬುದೂ ನಮಗೆ ತಿಳಿದಿದೆ 
(ಇಂದುಮು. ೩೯). ಕಾಹಿಲೆಬಿದ್ದವರ ಅರೈಕೆ ನಾವೂ ಮಾಡುತ್ತೇವೆ 
(ಶ್ಯಾಮತಾ. ೬). ಖಾಯಿಲೆ: ಒಂದಾದ ಮೇಲೊಂದು ಖಾಯಿಲೆ ಬಿದ್ದು 
ಸಾಯುತ್ತಲೀ ಇದ್ದವು (ಶಾಲೆಮ. ೧೧೨) ; ಕೆಲಸಗಾರರು ಖಾಯಿಲೆ 
ಬೀಳುವರು (ಕೊನೆಭೇ. ೧೩). [- ಅರ. ಹಿಂ. ಮರಾ. ಕಾಹಿಲೀ] 


ಬಹುದೆ (ಯನಳ. ೯೪); ಕಾಳುಕಡಿ, ಕಾಯಿಕಸುರು ಮೊದಲಾದುವು 10| ಕೌಯಿಲೆಕಸಾರೆ "ಕಾಯಿಲೆ ಕಸಾಲೆ' ನೋ. 


ಗಳನ್ನು ಜೋಯಿಸನಿಗೆ ಕೊಟ್ಟು (ಕನ್ನಜಾ. ೧೮). ಕಾಯಿಕಸುರು: 

ಶ್ರಮಪಟ್ಟು ಕೆಲಸಮಾಡಿ ಕಾಯಿಕಸುರುಗಳನ್ನು: ತಿಂದು ಮಳೆಯಲ್ಲಿ 

ನೆನೆದನು (ನೀತಿಚಿಂ. 13, ೨೬). [ಕಾಯ್ಕಿ (ಆ ಕಾಯ್ಕ್‌)*- ಕಸರ್ಯು) 
ಕಾಯಿಕಸುರು "ಕಾಯಿಕಸರು? ನೋ. 


ಕಾಯಿಕಾವೃದ್ಧಿ(ನಾ). ೧. ಅಸಲಿನಿಂದ ಬಂದ ಬಡ್ಡಿ. ೨. ಅಡವಾಗಿ |18 


ಇರಿಸಿದ ದನಕರು ಮೊದಲಾದುವುಗಳನ್ನು "ಬಡ್ಡಿಯಲ್ಲಿ 
ಉಪಭೋಗಿಸುವುದು : (ಕಿ).  [ಸೆಂ. (ಕಾಯಿಕಾ + ವೃದ್ಧಿ)] 
ಕಾಯಿಕೆ (ನಾ). ಕಾಯುವಿಕೆ: (ಕಿ). [ಕಾ| + -ಇಳೆ] 
ಕಾಯಿಗ (ನಾ). ಕಾಯಿಗಳನ್ನು ಮಾರುವವನು: ತಂಬುಲಂ ಪಣ್ಯ 
ಮೀತಂಗೆ ತೆಂಬುಲಿಗಂ, 
ಪಣ್ಣಿಗಂ (ಶಬ್ದಾನು. ೪೦೫. ಪ್ರಯೋ). [ಕಾಯ್‌ + -ಇಗ] 
ಕಾಯಿಗಟ್ಟು, ಕಾಯಿಕಟ್ಟು (ಕ್ರಿ). ಕಾಯಿಯಂತೆ ಗಟ್ಟಿಯಾಗು ; 
ಗಡ್ಡೆಗಟ್ಟು ; ಪೆಟ್ಟುತಾಕಿದ ಸ್ಥಳದಲ್ಲಿ ಕಾಯಿಯಂತೆ ಊದಿ 
ಕೊಂಡು ಗಡ್ಡೆಗಟ್ಟು: (೪). ಕಾಯಿಕಟ್ಟು: “ಬಿರುಸಾಗು” 
(ಜಾನಕೋ. ೩೭). [ಕಾಯ್ಕಿ (< ಕಾರ್ಕ್‌) * ಕಟ್ಟು] 
ಕಾಯಿಗಣ್ಣು (ನಾ). ಕಣ್ಣುಗುಡ್ಡೆ ಹಾಳಾದ ಕಣ್ಣು ; ಕುರುಡು 
ಗಣ್ಣು : (8). 
[ಕಾಯ್ಕಿ (ಆ ಕಾಯ್ಕ್‌) * ಕಣ್ಣು (ಆ ಕಣ್‌). / ತೆಲು. ಕಾಯಕನ್ನು] 
ಕಾಯಿದೆ "ಕಾಯದೆ? ನೋ. 
ಕಾಯಿದೇಶೀರ್‌ "ಕಾಯದೇಶೀರ' ನೋ. 
ಕಾಯಿಪಲ್ಯ, ಕಾಯಿಪಲ್ಲೆ (ನಾ). ಕಾಯಿ ಮತ್ತು ಸೊಪ್ಪು; 
ತರಕಾರಿ: ಈ ವೈದ್ಯರಿಗೆ ಇನ್ನುಮುಂದೆ 'ಕಾಯಿಪಲ್ಮಗಳನ್ನು ಬಡಿಸ 
ಬೇಡಿ (ಪ್ರತಾಪ. ೮೬). ಕಾಯಿಪಲ್ಲೆ : ಯಾವತ್ತು : ಉಳಿದಾದ 
ಕಾಯಿಪಲ್ಲೆ ಯಾವತ್ತರ ಉತ್ಪನ್ನವು ಜೇರೆ (ಕೃಷಿಪ್ರ. ೧೬೩). 
[ಕಾಯ್ಕಿ (ಆ ಕಾರ್ಕ್‌) * ಪಲ) 
ಕಾಯಿಪಲ್ಲೆ "ಕಾಯಿಪಲ್ಯ ನೋ. 
ಕಾಯಿಪು "ಕಾಯ್ತು,' ನೋ. 
ಕಾಯಿಮೇಲೋಗರ (ನಾ). ತೆಂಗಿನಕಾಯಿಯ ತುರಿಯನ್ನು ರುಬ್ಬಿ 
ಮಾಡಿದ ಮೇಲೋಗರ: ಬಾಳೆಯೆ ಲೆ ಕಾಯಿಮೇಲೋಗರಕ್ಕೆ | 
ಹನ್ನೆರಡು ಹಣ (ಎಕ. ೪1, ಕೊಪ್ಪ. ೩೩-೨೨; 1448). 
[ಕಾಯ್ಕಿ (ಆ ಕಾಯ್‌) * ಮೇಲೋಗರ] 
ಕಾಯಿರಸೆ, ಕಾಯ್ರಸ (ನಾ). ೧. ತೆಂಗಿನಕಾಯಿಯ ತುರಿಯಿಂದ 
ತೆಗೆದ ಹಾಲು; ತೆಂಗಿನ ಹಾಲು: ಪಾಯಿಸಕ್ಕೆ 'ಕಾಯಿರಸ ಬಡಿಸುತ್ತಾರೆ 
(ರೂಢಿ). ೨. (ಉಕ). ಒಂದು ಬಗೆಯ ಮೇಲೋಗರ; ನಂಜಿಕೆ. 


ಕಾಯ್ರೆಸ: ೨. ಕಾಯ್ರಸ ನೆಟ್ಟಿಗಾಗೇದ್ರವಾ ಅಮರಿ ನಿವ್ವಳಾಗೇದ 45 


(ಸಮಜೀ, ೩೩೬). [ಕಾಯ್ಕಿ (ಆ ಕಾಯ್‌) + ರಸ] 


ಏವಂ ದವಸಿಗಂ, ದೂಸಿಗಂ, ಕಾಯಿಗಂ, |20 


ಕಾಯಿಲೆಕಸಾಲೆ, ಕಾಯಿಲೆಕಸಾರೆ, ಖಾಯಿಲೆಕಸಾಲೆ (ನಾ). 
ರೋಗ ರುಜಿನ: ಈ ಹಾಳು ಕಾಯಿಲಿಕಸಾಲೆಯ ತ3ಿರಿಕಿರಿ ಇರಬೇಕು 
(ರಂಗನಾ. ೮೭). ಕೌಯಿಲೆಕಸಾರೆ : ತಮ್ಮ ಮನೆಯ ಕಾಯಿಲೆ 
ಕಸಾರೆಗಳಿಗೆ ಅವರನ್ನು ಕ ಕೆಯಿಸಿದವರಲ್ಲ (ಜಾರುದಾ. ೭೯). 
ಖಾಯಿಲೆಕಸಾಲೆ: ಖಾಯಿಲೆಕಸಾಲೆಯಲ್ಲಿ ನಾನೇ ಅವಳಿಗೆಏನಾದರೂ 
ಮಾಡಿ ಹಾಕುತ್ತೇನೆ (ಅಕಾರ. ೧೧೭). [ಕಾಯಿಲೆ 4 ಕಸಾಲ್ಕೆ] 
ಕಾಯಿಸ್‌ದಾರ್‌ (ನಾ). ಕಂದಾಯದ ಅಧಿಕಾರಿ: ಒಂದು 
ಡಿಸ್ಟ್ರಿಕಳ್ಳೆ ನಲ್ಲಿ ಕಾಯಿಸ್‌ದಾರ* ಎಂಬ ಅಧಿಕಾರಿ ಇರುತ್ತಿದ್ದನು, ಇವನು 
ಅಲ್ಲಿನ ಸುವರ್ಣಾದಾಯವನ್ನು ವಸೂಲ್ಮಾಡುತ್ತಿದ್ದನು (ಪಾಳಗಾ. ೧೨), 
[*-ಮರಾ. ಕಮಾಪವೀಸದಾರ*] 
ಕಾಯಿಸ್ಸು (ಕ್ರಿ). ೧. ದಾರಿನೋಡುವಂತೆ ಮಾಡು ; ಕಾದಿರುವಂತೆ 
ಮಾಡು : ತಮ್ಮನ್ನು ಬಹಳ ಕಾಯಿಸಿದ ಹಾಗಾಯಿತು (ಜೌಲತ್‌. 
೧೪೬) ; ತಾವು ಬಂದುದು ತಿಳಿಯದೆ ಬಹಳ ಹೊತ್ತು ಕಾಯಿಸಿ ಬಿಟ್ಟಿ 
(ಚಿಕ್ಕದೇ. ೧೧೫) ; ಅವರನ್ನು ಕಾಯಿಸೋದಿಲ್ಲ (ಮುನಿಮಾ. ೧); 
೨. ಕಾಯುವ ಕೆಲಸಕ್ಕೆ ತೊಡಗಿಸು : ಓದುವ `ಹುಡುಗನಿಂದ ದನ 
ಕಾಯಿಸಿದರು (ರೂಢಿ). 

ಕಾಯಿಸಿಕೊಳ್ಳು ಇ (ದನಕರು, ಮೊದಲಾದುವನ್ನು) ಕಾಯ್ದು 
ಕೊಂಡು ಬರುವಂತೆ ಮಾಡು: ಅರುವೆಯ ಕೊಟ್ಟು ಕೂಲಿಗೆ: ಕಜುವ 
ಕಾಯಿಸಿಕೊಂಡನಯ್ಯ ... ತೊಜಕದಾಂಟಿದ ಕೂಲಿಗೆ ಕಜುವ ಕಾದೆ 

' ಕಾಣಾ (ಶೂನ್ಯ ಸಂ. ೧೨೮-೩೭). [ಕಾ, + -ಇಸ್ಕು] 
ಕಾಯಿಸ್ಸು (ಕ್ರಿ). ೧. ಕಾವುಕೊಡು; ಬಿಸಿಮಾಡು; ಬೆಚ್ಚಗೆ 
ಮಾಡು ; ಬೇಯಿಸು; ಕುದಿಸು : ಪಾಲಂ ಕಾಯಿಸುವಂತೆ ಮನಮಂ 
ಬೆದಆಲೀಯದೆ (ಧರ್ಮಾಮೃ. ೬-೨೦೯) ; ಕಷಾಯವಂ ಕಾಯಿಸಿ, .. 
ಕೊಡಲು ಶೀತಜ್ವರಂ ಮಾಣ್ಣುಂ (ಸಕವೈ. ೬೪); ತುಪ್ಪ ಅಥನಾ ಎಣ್ಣೆ 
ಹಾಕಿ ಬೇಯಿಸುವುದಕ್ಕೆ ಕಾಯಿಸುವುದು ಎನ್ನುತ್ತಾರೆ (ಅಡುಸೌ, ೮೯). 
೨. (ಆಲಂ). ರೇಗಿಸು; ಕೋಪವುಂಟುಮಾಡು : ನೀ ಶರಣೆಂದು 
ಬಂದ ರಿಪು ಭೂಖಾಳ ಕ್ಕ ೯೪೦ ಕಾದು ಕಾಯಿಸೆ ಕೊಂದಾ ನೃಪ 
ವಿಕ್ರಮಾಂಕನ ಭುಜಸ್ತಂಭಂಬೊಲ್‌ (ಎಇ. 20೭೪111, ೫-೧೫; 1082), 

"(ಕಾಯ್‌ + -ಇಸ್ಯು] 


೪| ಕಾಯಿಸ್ಕು (ಕ್ರಿ). ಕಾಯಾಗುವಂತೆ ಮಾಡು; ಕಾಯಿಬಿಡುವಂತೆ 


ಮಾಡು : ಚಿಗುರಿಸಿ ಹೂವಿಸಿ ಕಾಯಿಸಿ ಪಣ್ಣಿಸಿ (ಸಖೀಗೀ. ೨೮-೫೧೭). 
[ಕಾರ್ಕ್‌ + -ಇಸ್ಕು] 
ಕಾಯಿಸ್ಕು (ನಾ). (ಕರಾ). (ಕೊಳ್ಳುವವರ) ಬಲವಾದ ಬೇಡಿಕೆ: 
ಬ್ಯಾರಿಗಳೆಲ್ಲಬರಿ ಸೈಕಲಿನಲ್ಲಿಹಿಂತಿರುಗಿದರು ಅಂತ ವರ್ತಮಾನವಪ್ಪ. ಆದ್ದ 
ರಿಂದ ನಮಗೆ ಇವತ್ತು "ಕಾಯಿಸು' ಇರಬಹುದು ಅಂತ ನನ್ನ "ನದುರು 
(ಹೊಸಕ್ಷಿ. ೪೪). [4 ಪಾರಾ. ಬ್ವಾಹಿಷ್‌ ; ಮರಾ. ಖಾತಃಶ್‌] 


ಕಾಯಿಸೊಪ್ಪು 


ಕಾಯಿಸೊಪ್ಪು (ನಾ). ಇ ಕಾಯಿಪಲ್ಯ : (ಕಿ). 
[ಕಾಯ್ಕಿ (ಆ ಕಾಯ್‌) * ಸೊಪ್ಪ್ಪ್ಯು) 
ಕಾಯಿಸೋರೆ (ನಾ). ಒಂದು ಜಾತಿಯ ಸೋರೆ : (ಕಿ). 
[ಕಾಯ್ಕಿ (೮೭ ಕಾಯ್‌) + ಸೋರೆ] 
ಕಾಯಿಹಾಲು (ನಾ). - ಕಾಯಿರಸ ೧: ಹೋಳಿಗೆಗೆ ಕಾಯಿಹಾಲು 
ಇದ್ದರೆ ರುಚಿ ಜಾಸ್ತಿ (ರೂಢಿ). 
[ಕಾಯ್ಕಿ (ಆ ಕಾಯ್‌) * ಹಾಲು (ಆ ಪಾಲ್‌)] 
ಕಾಯಿಹುಳಿ (ನಾ). ತೆಂಗಿನಕಾಯಿ ಹೆಚ್ಚಾಗಿ ಹಾಕಿ ಮಾಡಿದ 
ಒಂದು ಬಗೆಯ ಮೇಲೋಗರ. ಕಾಯಿಹುಳಿ ಬಲು ರುಚಿ (ರೂಢಿ), 
[ಕಾಯ್ಕಿ (೮. ಕಾಯ್‌) + ಹುಳಿ (೮ ಪುಳಿ)) 
ಕಾಯಿಹೋರಿ (ನಾ). ಎಳೆಯ ಹೋರಿ (?): ಎತ್ತುಗಳಲ್ಲಿ ಒಂದು 
ಕಾಯಿಹೋರಿ ಬೆದರಿ ಹಾರಿತು (ಕಥಾಮಂ. 1೪, ೪೨). 
[ಕಾಯ್ಕಿ (ಆ ಕಾಯ್‌,) * ಹೋರಿ (ಆ ಪೋರಿ,)] 
ಕಾಯು, "ಕ್ಲಾ' ನೋ. 
ಕಾಯ್ಮು "ಕಾಯ್ಕ್‌' ನೋ. 
ಕಾಯೆಳೆ (ನಾ). ಗಟ್ಟಿಯಾದ ದಾರ; ಒರಟು ದಾರ: (8). 
(ಕಾಯ್‌ 4 ಎಳ್ಳೆ (ಆ ಎಲಕ್ಕಿ)) 
ಕಾಯೋತ್ಸರ್ಗ (ನಾ). [ಜೈನ] ಕೈ ಇಳಿಬಿಟ್ಟುಕೊಂಡು ದೇಹವನ್ನು 
ನೇರವಾಗಿ ಮತ್ತು ನಿಶ್ಚಲವಾಗಿರಿಸಿಕೊಂಡು ನಿಂತಿರುವುದು. 
ಮಹಿಸಗಿರಿಯೆಂಬ ಸರ್ವತದೊಳೀ ಪು(ಣ್‌]ತೀರ್ವನ್ನೆಗಂ ಕೈಯನೆತ್ತಿ 
ಕೊಳ್ಳೆನೆಂದು ಕಾಯೋತ್ಪರ್ಗದಿಂ ನಿಂದೊನಂ (ವಡ್ಡಾ ರಾ. ೬೫-೧); ಭರತಂ 
ಕಾಯೋತ್ಸರ್ಗದೊಳಿರೆ 1ಆದಿಪು. ೧೬-೩೭); (ಶ್ರಾವಕಾ. ೩೬೨ ನೊ. 
[ಕಾಯ + ಉತ್ಸರ್ಗ] 
ಕಾಯೋರಿ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೪೦-೬೯೯). [? 
ಕಾಯ್ಗುಳಿ (ನಾ). ಕಾಯಿಗಳಲ್ಲಿ ವ್ಯವಹರಿಸುವವನು : ಲಂಚಮಂ 
ಕೊಳ್ವಂ ಲಂಚಂಗುಳಿ: ಏವಂ ಆಟಿಂಗುಳಿ, ಪಣಂಗುಳ್ಳಿ, ಪೆಣ್ಣುಳ್ಳಿ 
ಕಾಯ್ಗುಳಿ (ಶಬ್ದಾನು. ೪೧೪ ಪ್ರಯೋ). [ಕಾಯ + -ಕುಳ್ಳಿ] 
ಕಾಯ್ಲೊಂಡ (ನಾ). ನೀರು ಕಾಯಿಸುವ ಹೆಂಡೆ; ವೀರು ಕುದಿಸುವ 
ಪಾತ್ರೆ: ಲಲಾಟಂ ತಪತಪನಾಂಶುವಿಂ. ಸರೋನರಜಲಮೋರಂತಿರೆ 
ಕಾಯ್ದೊಂಡದ ನೀರಂತಿಕೆ ಕುದಿದತ್ತು (ಆದಿಷು.'೧೧-೪೮) ; ತತ್ತಆಗುದಿದು 
ಕಾಯ್ದ ಕಾಯ್ದೊಂಡದಡೆಣ್ಣೆಯೊಳರ್ದಿಬರ್ದಿಸುತ್ತುಂ (ಅಜಿಪು. ೧೧-೧೦ ವ). 
[ಕಾಜ + ಕೊಂಡೃ) 
ಕಾಯ್ದ, (ನಾ). ಕಾಯ್ಕಿ ಬಿಡುವುದು; ಕಾಯಿಬೀಡು: ಪಾಯ್ತಂ, 
ಪಾಯ್ತಂಗೆಳ್‌ ; ತೊಯ್ದೆಂ, ತೊಯ್ತುಂಗಳ್‌ ; ಕೌಯ್ತೆಂ, ಕಾಯ್ತ ೦ಗಳ್‌ 
(ಶಬ್ದಾನು. ೫೫೩ ಪ್ರಯೋ). [ಕಾಯ್‌ + -ತ್ಮ] 
ಕಾಯ್ತ "ಕಾಯ್ಕ್‌' ಪರಾ. 
ಕಾಯ್ತರ್‌ (ಕ್ರಿ). ಕಾದುಕೊಂಡು ಬರು; ಮೇಯಿಸಿಕೊಂಡು ಬರು: 
ನಂದನನವರ ಪಶುಗಳನಾರಯಿದು ಕಾಯ್ತ ಪ್ಪನನುದಿನವು (ಬಸಪು. 
೨೪-೨). [ಕಾಯ್‌  (£ ಕ್ಸಾ) * ತರ್‌] 
ಕಾಯ್ತುು "ಕಾಯ್‌? ಪರಾ. 
ಕಾಯ್ದೆ "ಕಾಯ್ಕ್‌' ಪರಾ. 
ಕಾಯ್ದಿಆಂ (ಕ್ರಿ). ೧. ಗಿಡಮರಗಳಿಂದ ಕಾಯಿಗಳನ್ನು ಬಿಡಿಸಿ 
ಕೊಳ್ಳು. ೨. ಕೋಪಗೊಂಡು ತಿವಿ. ೧, ೨: ಕಾಯ್ದಿ ಅಯೆಂಬುದು 
ವೃಕ್ಷದೊಳ್‌ ಪೊಡೆಯೆಂಬುದು ಕುಕ್ಷಿಯೊಳ್‌ . . . ಅಲ್ಲದೆ ತನ್ನೊಳಿಲ್ಲ 
(ದಶಕು. ೧-೨೨ ವ). [ಕಾಯ್‌ 4 ತಿಜ್ಕ್ಕಿ; ಕಾಯ್‌ + ಇಕಿ] 
ಕಾಯ್ದು "ಕಾಯ್ಕ್‌' ಪರಾ. 


೧೭೬೮ 


ಕಾಯ್ದು 
ಕಾಯ್ದುಖುಗಲ್‌ (ನಾ). ಕಾಯಿಗಳ ಗೊಂಚಲು, —ತೊಡಂಬೆ, 
—ಜೊಂಪೆ: ಅಗರುವ ಧೂಮಲತಾ ಶಾಖೆಗಳೊಳಿ ಕಾಯ್ದುಜುಗಲೆಂದು 
ಬಗೆ ಚೆದೆಜುವಿನಂ ಮಗಮಗಿಸುವ ತನಿಗಂಪಿಂಗಗಲದೆ ಮೊಗಸಿದುವು 
ಮಧುಕರಪ್ರಕರಂಗಳ್‌ (ಸಂರಾಮಾ ೧೨-೯). [ಕಾಯ್‌,* ತುಜುಗಲ್‌] 


5 | ಕಾಯ್ಬ್ದಾಜು (ಕ್ರಿ). ೧. ಬಿಸಿ ಇಳಿ; ಕಾವು ಕಡಿಮೆಯಾಗು: 


85 


45 


ಹುರಿಗಡಲೆಯಂತಾನುಂ ಕಾಯ್ಬಾಆದೋಡಿನ ಜೋಳದೊಳ್ಳರಲಲರುವಂ 
ತಾನುಂ (ಶಾಂತಿಪು. ೭-೯೨), ೨. (ಆಲಂ) ಕೋಪಾವೇಶ ಕುಗ್ಗು, 
—ತಣ್ಣಗಾಗು : ವಯಲ್ಲೆ ಮೆಯ್ದೋಜುವವೆಂಬ ಪೂಣಿಗರಡಂಗಿ 
[ಕು]ನುಂಗಿ ಸಿಡಿಲ್ಲುಜೋಲ್ಲು ಕಾಯ್ಟಾ[ ಆಕ] ನಭಕ್ಕೆ ಪಾಜಕದುದು... 
ತೇಜದ ದಳ್ಳುರಿ ಪಾಂಡುರಾಜನಾ (ಪಂಪಭಾ. ೧-೧೦೯) ; ಮೂಜನೆಯ 
ಬಾಗಿಲೊಳ ಕಾಯ್ಬಾ [ಪಾಕಾಂ. ಕೈಮೀ)ಜಡೆ ಶೂಲಾಯುಧಂ ವಿಭೀಷಣ 
ನಿರ್ದಂ (ಪಂರಾಮಾ. ೧೪-೩೮). [ಕಾಯು + ಆಜಂ] 
ಕಾಯ್ತಿಡಿ(ಕ್ರಿ). ೧. ಕಾವೇರು ; ಬಿಸಿ ಹೆಚ್ಚಾಗು. ೨. ಕೋಪಾವೇಶ 
ಗೊಳ್ಳು : ಕಾಯ್ತಿಡಿದುದದ್ದಿಪವೈರಿಯರ್ಗಳ ಸಿರಂ ಬೀಳ್ವಂತಿರೆಚ್ಚಂ 


೬ ಎವ 
(ಶಬಶಂ. ೩-೬೧); ಕಾಯ್ತಿಡಿದೊರ್ವರನೊರ್ವರಣ್ಣಿ ಪೊಡೆವರ್‌ ಕಲಿಗಳ್‌ 


(ಕಾಯ್ತು, * ಇಡಿ] 
ಕಾಯ್ದು, ಕಾಯಿಪು, ಕಾವ, ಕಾಹು (ನಾ). ೧. ಬಿಸುಪು; 
ತಾಪ; ಉಷ್ಣತೆ; ಶಾಖ; ಸೆಕೆ: ಖರೆಕಿರಣಂಗಳ ಕಾಯ್ಬಿನ 
ಕರತನದಿಂ (ಆದಿಫು. ೧೧-೭) ; ದಾಹಜ್ವರಮಾದರಂತೆ ಕಾಯ್ಬಿಂದುರಿ 
ಯುತ್ತುಂ (ಧರ್ಮಾಮೃ. ೩-೩೨); ಗಾಳಿನಟ್ಟಿ ಯೊಳ್‌ ನಡೆವನ ಕಾಯ್ಬು 
ತಣ್ಣಗಿರೆ (ಕಬ್ಬಿ ಕಾ, ೨೯೭) ; ಶೀತಳೋಪಚಾರಮಂ ಮಾಡುತಿರಲವಳ 
ತನುವಿನೊಳು ಕಾಯ್ದು ಮಿಗಿಲಾಯ್ತು (ಸೌಂದಘು. ೮-೧೯) ; ಬಿಸಿಲ 
ಕಾಯ್ಬಿಗೆ,.. ಬೆಮರೊಸೆದಿಳಿದುದು (ಅನಂಚ. ೪-೫೯). ೨. ಮುನಿಸು; 
ಕ್ರೋಧ; ರೋಷ : “ಕಾಯ್ಬೆನಲ್‌' ಕ್ರೋಧ ಶಬ್ದಂ” (ಕರ್ಣಾನಿ. ೨೩); 
“ ಹಿಸುಗಣ್ಣು ಕಾಯ್ದು ಸೆಣಸೆನೆ ಕೋಪಂ? (ಕವಿಕಂ. ೧೮೭); ಒಲವಿ 
ನೊಳಾದ ಕಾಯ್ತು ಮಿಗೆ ಕಾದಲನಂ ಬಿಸುಟಿಂತೆ ಪೋಪ ಕಾದಲಳ್‌ 
ಅಬದ್ಧ ವೈರದಿನಿನಿತು ಕಜುಪ್ಪುಂ ಕಾಯ್ಬುಂ 
ನಿನಗಾದುದು (ಶಾಂತಿಪೈ. ೯೯೦ ನ); ಕೀನಾಶನವೊಲೆಯ್ತಂದು ಕಾಯ್ತಿಂ 
ಕಿಳದೆ ತಲೆಯನಾ ವೀರನೇಂ ಮಾಣನ. (ಎಕ. ೪1, ಶಿವಮೊ. ೬೪-೨; 
1112); ಪ್ರಳಯರುದ್ರನ ಕಾಯ್ಬು ಬಡಬಾನಳನ ತೀವ್ರತೆ (ಸಾಳ್ವಭಾ. 
೫-೩೦). ೩. ಉದ್ವೇಗ; ರಭಸ; ಉತ್ಕಟತೆ: ನನೆಯಂಬಂ 
ತೊಟ್ಟು ಕಾಮಂ ಮುಳಿದು ನರಪನಂ ನೋಡಿ ಭೊ ೀಭೊ ೯೯ರೆನೆ 
ಕಾಯ್ಬಿಂದಾರ್ದು ಜಾಣಂ ನಡೆ (ಧರ್ಮಾಮೃ. ೧೦-೨೯) ; ಕಣ್ಸೋಲ್ತು 
ಕೂಡುವ ಕಾಯ್ಬಿಂದಭಿಸಾರಿಕಾಪದವಿಗಂದೊಂದಾಸೆಯಂ ಮಾಡುವಳ್‌ 
(ಅರ್ಧನೇ. ೩-೯೧); ಹಕೆಯದ ಕಾಯ್ಬಿನ ತಾರವನಲುಕಿ ತೂರಿತು ಕಾಮ 
ವಿಚಾರ (ಕವಳಾ. ೧೦೨-೨) ; ಈಯಿ ಪು: ೨. ಕೊಂದಪನತಿ ಕುಪಿತಂ 
ಮಾಣನೆಂದಳ್ಳಿ ಬಳ್ಳುತ್ತಿರೆ ಕಾಯಿಸಿಂದಾಳ್ಡು ಪೊರ್ದಂಕೆಜಕೆಗನೆ x x x 
ನೆಂಬಿರ್ಬ್ಬರಂ ಗರ್ಬ್ಬದಿಂದಂ (ಎಕ. ೪11, ಸಾಗರ. ೧೦೯-೨೩ ; 1042). 
ಕಾವ್ಯ: ೧. ದೊಡ್ಡ ದೊಡ್ಡ ಮರಗಳು... ಭೂಗರ್ಭದ ಕಾವಿ 
ನಿಂದಲೋ ಏನೋ ಆರ್ಥಂಬರ್ಧ ಸುಟ್ಟು ಕಲ್ಲಿದ್ದಲಾಗಿ ಪರಿಣಮಿ 
ಸಿದವು (ಸಸ್ಯಕ. ೧೩೨) , ಮಗುವಿನ ಮೈಕಾವನ್ನು ನಾಲ್ಕು ಗಂಟಿ 
ಗಳಿಗೊಂದು ಸಲ ಪರೀಕ್ಷಿಸಿ ಬರೆದಿಡಬೇಕು (ಗೃಹವಿ. ೧೪೬); ಈ ಕಲೆ 
ಗಳಲ್ಲಿರುವ ಅನಿಲಗಳ ಕಾವು ಸೂರ್ಯನ ಮೇಲ್ಮೈಕಾವಿಗೆ ಹೋಲಿಸಿದರೆ 
ಕಡಮೆ (ಆಕಾಶ. ೧೦). ೩. ಪ್ರೇಮದ ಕಾವು ಆರತೊಡಗಿತ್ತು (ನಡೆದಾ. 11, 
೯೫೬) ; ಅಪವಾದದ ಕಾವು ತಗ್ಗಲೆಂದು ನಾನು ಕಾಲೇಜಿನ ಕಡೆಗೇ 
ಹೋಗಲಿಲ್ಲ (ಅಲಹೂ, ೧೦೩). ಕಾಹ್ಕು : ೧. "ಕಾಹೇಜು' ಪರಾ, 


(ಶಬಶಂ. ೪-೭೯). 


(ಪಂಸಭಾ. ೪-೧೦೮) ; 


ಕಾಯ್ದು, 
ಕಾಯ್ಬ್ದಾಗು - ಬಿಸಿಯಾಗು ; ಶಾಖಹೊಂದು : ಚಂದ್ರಕಾಂತ 
ಕಾಯ್ಬಾಗಿರೆ (ಪಂಪಭಾ. ೨-೧೫) ; ಬಿಸಿಲೇರಿಕಾಯ್ಬಾಗಿ -ಆಹ- ಹೊಳೆ 
ಕರಗಿ, ಪದರಾಡಿ, ಬಾಯ್ವಿಟ್ಟು (ಪಾರಸಿ, ೧೯-೧). ಕಾವುಕೂರು ಇ 
(ಹಕ್ಕಿಗಳು) ಮೊಟ್ಟೆಗಳ ಮೇಲೆ ಕಾವುಕೊಡುವುದಕ್ಕಾಗಿ ಕುಳಿತು 
ಕೊಳ್ಳು: ಎನ್ನ ಗಾನದ ಹಕ್ಕಿ ರೆಂಕೆಯಂ ಮುದುರಿ, ಕಣ್ಣೆವೆ ಮುಚ್ಚಿ, 
ಕಾವು ಕೂಸುವುದಳಲಮೊಟ್ಟೆಯ ಮೇಲೆ (ಭಾವಗೀ. ೬೬). ಕಾವುಕೂರುವ 
ಸ್ನೇಹ - ಗಾಢವಾದ ಸ್ನೇಹ; ನಿಬಿಡವಾದ ಗೆಳೆತನ: ಅತಿ 
ಆಪ್ತತೆಯಲ್ಲಿ ಆವರಿಸಿಕೊಳ್ಳುವ, ಕಾವುಕೂರುವ ಸ್ನೇಹವಲ್ಲ ಅದು 
(ಹೊಸಕ್ಷಿ. ೨೨೯). ಕಾವುಳೊಡು - ೧, ಶಾಖಕೊಡು : ಎಣ್ಣೆ ಸವರಿ 
ಉಪ್ಪಿನ ಕಾವು ಕೊಟ್ಟರೆ ನೋವು ವಾಸಿಯಾಗುವುದು (ಕೂಢಿ). ೨. ಬರೆ 
ಹಾಕು; ಬರೆಯಿಡು : (8). ಕಾವುಹಾಕು - ಕಾವುಕೊಡು : (ಕಿ). 
[ಕಾಯ್‌ + -ಪ್ಟು] 

ಕಾಯ್ತ (ನಾ). - ಕಾವಲು: ಕಣ್ಣುಗಳ ಪಡೆದು ಕಾಯ್ಬಾಗಿ ಪರುಷೆ 
ಯನು ಬಸವಣ್ಮ ನಾಜ್ಞಿಯೊಳಿರ್ದದಾ ಬೇಡಸಂದೋಹ (ಗುರು ಚಾ. 
೧೪-೩೬) ; ಬಳಿಕೆಂದನೇಂ ಮಗನೆ ಉಯ್ಬಿನೊಳತಿರುಳು (ಕಾಲೂರ. 
೫೪-೮೩). [ಕಾಯ್‌ (ಆ ಕ್ಯಾ) + -ಪು] 

ಕಾಯ್ಬುಗೊಳ್‌ (ಕ್ರಿ). ಮುನಿದುಕೊಳ್ಳು ; ಕೋಪಿಸು: ಎಅಗುವಳಿ 
ನಿವಹದ ರುಂಕರಣಕ್ಕೆ ಕಾಯ್ಬುಗೊಂಡು ( ಆದಿಪು. ೧೨-೫೨) ; ಭೀಕರಾ 
ಕಾರ ಮೂಕಾಸುರನಂ ತೊಟ್ಟಿನೆ ಕಟ್ಟಿದಿರೊಳ್‌ ಕಂಡು ಕಾಯ್ಬುಗೊಂಡು 
(ಶಬಶಂ. ೪-೧೭ ವ). "ಕಾಫು? ಪರಾ. [ಕಾಯ್ಬು * ಕೊಳ) 

ಕಾಯ್ಬುಡುಗು (ಕ್ರಿ). ಉತ್ಸಾಹಗುಂದು; ಆವೇಶ ಇಳಿದುಹೋಗು: 
ಮಡಿದ ಕೆಡೆದೆ ಕಣ್ಣುಗೆಟ್ಟೋಡಿ ಪೋದ ಕಾಯ್ಬುಡುಗಿ ಪೂರಾಯ 
ಘಾಯಂಗಳಾ ಪಡೆವ ಭೂಚರರ (ವರ್ಧಸಾಂ. ೬-೧೪೩). 

[ಕಾಯ್ತು, * ಉಡುಗ್ಗು,] 

ಕಾಯ್ತುವೆಯು (ಕ್ರಿ). ೧. ಬಿಸಿಯಾಗು ; ಶಾಖಹೊಂದು : ಓಕೊರ್ಮೆ 
ನಿಜತನುವ ತಾಪದಿಂ ಕುಯ್ರುವೆತ್ತ ಮುತ್ತಿನ ನುಣ್ಮಳಲ ಪುಡಿಯೊಳ್‌ 
'ಪೊರಳ್ವ ಬೇವಸದೊಳ್‌ (ವರ್ಧಪು. ೪-೧೭ ವು. ೨. ತಾಪಗೊಳ್ಳು : 
ಕಾಯ್ದುವೆತ್ತು ಕಣ್ಣಡೆ ಕಿಡಿಸೂಸೆ ನೋಡಿದುದು ನಿಂದು ಪುಳಿಂದರನುಗ್ರ 
ಸೂಕರಂ (ಶಬಶಂ, ೪-೭). 

[ಕಾಯ್ಬು, 4 ಪೆಜ್ಮು] 

ಕಾಯ್ಬೆ (ನಾ). ಕಾಯಿತನ; ಕಾಯಾಗಿರುವಿಕೆ; ಕಯ್ಸೆ; ಒಗರು 
(?) : ಒದವಿ ಪೊ:ನಟ್ಟು ಪಜ್ಜಳಿಪ ತೇಜದ ಸುಯ್ನಅ ಕಾಯ್ಬೆ ಯೋಡಿ 
ಸಣ್ಣುದು ಬಿಸಿಲೆಂಬಿನಂ ಬಿಸಿಲೊಳಾದುದು ಕೆಂಪು (ಸೂಕ್ತಿಸು. ೮-೩). 

[ಕಾಯ್‌ +] 

ಕಾಯ್ಬ್ದೇಯು (ಕ್ರಿ). ಕಾವೇರು; ರೋಷಾವೇಶ ತುಂಬು: ರೌದ್ರಂ 
ಬೆತ್ತು ಕಾಯ್ಬೇಜುವ ಸಮರರಸೋದ್ರೇಕದಿಂ (ಜ ಗವಿ. ೧೩-೬೯); 
ಆರು ಬೇಡೆಂದರು ಬಿಡದಾಯ್ತು *ಕಾಯ್ಬೇಜಕಿ ಮಾರನೆಯ್ತಂದಿದ್ದ 
ಮೇಲೆ ಹೋರಾಟವಲ್ಲದೆ ಸಂತವಿನ್ನಾಗಡೆಂದಾರಯ್ಲರವರು ತಮ್ಮೊಳಗೆ 
(ಭರಚ. ೫೧-೩). 

[ಕಾಯ್ದು * ಏಜ (4 ಏಲ್‌) 

ಕಾಯ್ಬಿನದ (ನಾ). ಕಾಯಿಗಳ ಆಟ; ಪಗಡೆಯಾಟ : ಇರುತಿರ್ಪೆನಲ್ಲಿ 
ವತ್ಸರಪರಿಯಂತಂ.. .. ನರಪತಿ ಕಾಯ್‌ಬಿನದದಿಂದೆ ಸಂತಸಗೊಳಿಪೆಂ 
(ಬಾಲಭಾ. ೧೦-೧೦). [ಕಾಯ + ಬಿನದ] 

ಕಾಯ್ಕೆನೆ (ನಾ). ಸಾಕುವ ಮನೆ; ರಕ್ಷಣೆಯ ನೆಲೆ: ತುಳುವರ 


೧೬೨೯ 


25 


30 


35 


40 


ತಾಯ್ಮುನೆಯುಳಿದರ ಕಾಯ್ಮನೆ - ನೀನೆಮ್ಮಯ ಮನೆಯಂಬೇ(ಗಿ9ಎಂ. | *5 


೪೬-೨), [ಕಾರ್ಯ (ಆ ಕ್ಯಾ) * ಮನೆ] 


ಕಾರ್‌, 
ಕಾರ್‌, (ಕ್ರಿ). ತಿನ್ನು; ಅಗಿ; ಭಕ್ಷಿಸು: “ಕಾರ್‌ - ಖಾದನೇ (ಕಚ್ಚು), 
ಜಲದಾಗಮೇ ಚ” (ಕಮಧಾ) ; ಬೆಳೆದ ಪಸುರ್ವುಲ್ಲೆಂದು. * * ಮರಕತ 
ದೊಡ್ಡುಂಗಲ್ಲನೆ ಕಾರ್ದು ಮೃಗಂಗಳ್‌ ಕಲ್ಲನೆ ಕನಲುತ್ತುಮಿರ್ಪುವು 
(ಅಜಿಪು. ೯-೨೩) ;.ಶೀರದ್ರು ಮಾಂದೋಳಿತ ಫಲತಶಿಯಂ ಕಾರ್ದು 
ಕುರ್ದೊಯ್ಯನಲ್ಲಿಂ ತಳರ್ದು (ಕಾದಂಉ. ೭೩೬); ಮರುಳ್ಬಜಕಿದ 
ಮೂಳೆಯಂ ಮೊಳಕಾಲಂ ಕಾರ್ವ್ವ ಮರುಳೆ (ಎಕ. ೫111, ಸಾಗರ. 
೧೦೮-೧೯ ; 1042) ; ಪೀರ್ವಡೆ ವಿಷಮಯವುದಕಂ ಕಾರ್ವಡೆ ವಿಷಮಯ 
ಮೆನಿಪ್ಪ ಮೃತ್ತಿಕೆ (ಪಾರ್ಶ್ವಪು. ೬-೭೯) ; ಪಚ್ಚೆವರಲ , .. ಪಸಲಿಗೆತ್ತು 
ಕಾರ್ದು ಕನಲ್ವ ಮುಗ್ಧಶಾಬಕದ ಮೊಗಮಂ (ಪುಷ್ಪಪು. ೩-೭೬ ವ). 
[ದೇ. | ಮಲ. ಕಾರು; ಕುವಿ. ಕಾರಲಿ; ಕುರುಖ್‌. ಖಾರ್ನಾ; 
ಮಲ್ತೊ. ಗರೆ] 
ಕಾರ್‌, ಕಾರು (ನಾ). ಮಳೆಗಾಲ; ವರ್ಷಾಕಾಲ : “ಮಟ್‌ಗಾಲಮೆ 
ಕಾರ್‌? (ಕರ್ಣಾನಿ. ೪); ಜಳೆದವೃಂದದವೋಲಿರೆ ಹಸ್ತಿಗಳ್‌ ಗಳಿತ 
ಧಾರೆಗಳಂತಿರೆ ಪತ್ತಿಗಳ್‌ ಬಳಸಿ ಕಾರ್ಗೆಣಿಯಾಯ್ತು ಮಹಾಹವಂ 
(ಕನಿರಾ.೧-೧೪೪); ಪೊಸ ಮಸೆಯಂಬಂ ಕಾರ ಮಟ್‌ವೊಲೆ ಕಣಕಿಯುತ್ತಿರೆ 
ನಿತಂಬಿನಿ ಕಾರೊಳೆಸೆವ ಉದಂಬಿನಿಯಂದದೆ 
ಮಂದಮಂದಗಮನದೆ ನಡೆದಳ್‌ (ಕಾದಂಪೂ. ೩೮೦) ; ಜಲದೇವತೆಯರ್‌ 
ಕಾರೊಳಗಾಡುವೊಲಿರ್ದುದು (ಗಿರಿಕ. ೪-೨೫); ಬಾಣಾವಳಿಯ ಸುರಿದನು 
ಸುರಿವ ಕೆಡುಹಿನ ಕಾರ ಮಳೆಯಂತೆ (ತೊರರಾ. ೩-೧೦-೧೭). 
೨, ಮಳೆಯ ಮೋಡ; ಮೇಘ. "ಕಾರುವಟ್ಟಿ', "ಕಾರೊಡ್ಡು' 
ಪರಾ. ಕಾರ್ಗು : ೧. ಕಾರ ಕಾದಂಬಿನಿಯ ನೆಲೆವನೆಯೊ (ಸಾಳ್ವಭಾ. 
೫-೨). "ಕಾರುಭತ್ತ' ಪರಾ. ೩. ಕೆಸರು; ಅಟ್ಟು: ಗದ್ದೇಭೂಮಿ 
ಯಲ್ಲಿ ಮಕ್ಕಿ, ಬೈಲು, ಕಾರು ಎಂದು ಮೂರು ವಿಧವು (ಮುಂಬಯಿ. 
೫-೨೧೨). "ಕಾರುಗದ್ದೆ' ಪರಾ. ೪. ಮಳೆಯ ನೀರಿನಿಂದ ತೆಗೆಯುವ 
ಫಸಲು; ಅಂಥ ಪಸಲು ಬೆಳೆಯುವ ಭೂಮಿ: ಕೆಜಕಿಯ ಕೆಳಗೆ 
ಕಾರು ಬೆಳೆವ ಕಮ್ಮ ೧೦೦ ಬೆದ್ದಲೆ (ಎಕ. ೪1, ಕಡೂರು. ೨೨-೨೧; 1090) ; 
ಸೌಮ್ಯನೀಕ್ರಿಸದಿರೆಯುಂ ಕಾರು ಕಿಡುಗುಂ (ಆಟ್ವಿಮ. ೮-೧೮೮) ; ಕಬ್ಬು 
ಕಾರುಳ್ಳವನೆ ... ಗೊಬ್ಬರದ ಗಾಡಿ ಹೊಡೆಯೋನೆ (ಹಳ್ಳಿ ಬಾ. ೩೪). 
ಕಾರಪರ್ಬ, - ಕಾರಹಬ್ಬ, ಕಾರುಹಬ್ಬ - ಕಾರಹು ಣ್ಣಿಮೆ ಯ 
ಉತ್ಸವ; ಜೀಷ್ಠಮಾಸದ ಹುಣ್ಣಿಮೆಯ. ಉತ್ಸವ: ಕಾರ 
ಪರ್ಬ್ಬದಲು ದೇವರು ನಂದೀಶ್ವರದೇವರ. ವುಪ್ಪಾರಕೆ ಪ. ೧ (ಎಕ. ೪1, 
ಕಡೂರು. ೪೯-೫೬ ; 1291) ; ಕಾರಹಬ್ಬದೊಳೆತ್ತು ಪೂಜ್ಯವಲ್ಲದೆ ಸಮರೆ 
ಧಾರುಣಿಗೆ ಯೋಗ್ಯವೇ (ಚೆಬಪು. ೪9-೨೧); ಕಾರುಹಬ್ಬದಲ್ಲಿ (ಜ್ಮೇಸ್ಮ 
ಪೂರ್ಣಮಿ) ಇಲ್ಲಿ ಮಂಡಷ ಕಟ್ಟಿ ಬ್ರಹ್ಮದೇವನನ್ನು ಪೂಜಿಸುವರು 
(ಹೊಯ್ಸವಾ. ೯೫). ಕಾರಪುಣ್ನಮಿ, ಕಾರಪುಣಮೆ, ಕಾರಹುಣ್ಣಿಮೆ, 
ಕಾರಹುಣ್ಣಿವೆ, ಕಾರಿಹುಣ್ಣಿಮೆ- ಜೈ ಷ್ಠ ಮಾಸದಲ್ಲಿ ಬರುವ 
ಹುಣ್ಣಿಮೆ; ಮಳೆ ಗಾಳದಲ್ಲಿ ಬರುವ ಪೂರ್ಣಿಮೆ; ಕಾರಹಬ್ಬ: 
ಬಾದುಬೆ ಕಾರಪುಣ್ನಮಿ ದೀಪಾಳಿಗೆ ಮೂಜು ಪರ್ವ್ವದೊಳಂ ಪ್ರತ್ಯೇಕ 
ವೊನ್ಹು ಗದ್ಯಾಣ (ಎಇ. ೫೫, ೬೮-೩೫; 1012) ; ಬಾದುಬೆ ದೀಪಾವಳಿ 
ಕಾರಪ್ರಣ್ಣಮೆಯೆನಿಪ್ಪೀ ಮೂಲ ಪರ್ವ್ವಂಗಳೊಳ್‌ (ಸೌಇಇ. 201-1, 
೫೨-೬೬; 1007) ; ಉತ್ತರ ಕರ್ಣಾಟಕದಲ್ಲಿ ಕಾರಹುಣ್ಣಿಮೆಯು ದನಗಳ 
ಹಬ್ಬ (ಕನ್ನುಜಾ. ೧೭೮) ; ಕಾರಹುಣ್ಣಿಮೆ ಕರಕೊಂಡು ಬಂತು, ಉಗಾದಿ 
ಉಡುಗಿಕೊಂಡು ಹೋಯಿತು( ಗಾದೆ); ಕಾರಹುಣ್ಣಿವೆ ಕರಿ ಹರಿದುಮಣ್ಣಿತ್ತು 
ನೀರನು ಕುಡಿದವು (ನೆಲಮು.೧೨); ಮನೆಯಲ್ಲಿರುವ ಹಸು... ಇವನ್ನೆಲ್ಲಾ 
ಶಾಸ್ತ್ರೀಯವಾಗಿ ಪೂಜಿಸುವುದು ಕುರಿಹುಣ್ಣಿಮೆಯ ದಿನ (ಸುವಸಂ. ೭೨). 
(ದೇ. ॥ ತಮಿ. ಮಲ. ಕಾರ್‌; ತುಳು. ಕಾರ್‌, ಕಾರಿ; ತೆಲು. ಕಾರು] 


(ಪಂಪೆಭಾ. ೧೧-೧೩೫) ; 


ಕಾರ್ಕ್‌ 


ಕಾರ್‌,, ಕಾರ್ಕು (ನಾ). ಸಮಾಸದಲ್ಲಿ ಕರಿದು ಎಂಬುದಕ್ಕೆ ಬರುವ 
ಆದೇಶ. "ಕಾರಿರುಳ್ಳ್‌', "ಕಾರೊ ಡಲ್‌? ಪರಾ. ಕಾರ್ಕು: 
4 ಬರಿಸಕಾಲದೊಳ್‌ ಕಾಳ ವ ಣ್ಣ ದೊಳಂ ಖಾದನದೊಳಂ ಕಾರು” 
(ಶಬ್ದಮಂ. ೧೦೩). "ಕಾರುಗತ್ತಲೈ? ಪರಾ. [೮ ಕರಿದು] 

ಕಾರ್‌ ಅಣಕ (ನಾ). ಕರಿಯ ಬಂಡೆ, ಕಲ್ಲು ; ಒಂದು ಸ್ಥಳದ ಹೆಸರು 
(2): ಬಡಗೈ ನಡದು ಕಲ್ಮಲದುಳಿ ಕೊಲಿಗನ್ಮೇಲ ಕಾರ್‌ಅಆಕಿಏ ಇಟ್ಟಿಗೆ 
ಸೊಣಏ (ಮೈಆರಿ. ೧೯೧೪, ೧೨-೨೦ ; 810). [ಕಾರ್‌ + ಅಜಕ್ಕಿ] 

-ಕಾರ, "-ಕಾಅ' ನೋ. 

ಕಣರೃ, ಖಾರ್ಕ (ನಾ). ೧. ತೀಕ್ಷ್ಣವಾದ ರುಚಿ; ಕಟುವಾದದ್ದು ; 
ತಿಕ : “ಕ್ಷಾರ - ಕಾರ?” (ಶಮದ. ೨೬೨ ಪ್ರಯೋ) ; ಒಗರುಪ್ಪು ಸಿಹಿ 
ಕಹಿ ಕಾರಗಳ ತೆಗೆತೆಗೆದೀವುತಿಹನು ನಾಲಗೆಗೆ (ಭರಚ. ೪-೯೩) ; ಸಾರು 
ಬಹಳ ಕಾರವಾಗಿದೆ (ರೂಢಿ). ೨. ಒಂದು ಬಗೆಯ ಉಪ್ಪು; ಲವಣ. 
೩. (ಆಲಂ). ಕೋಪ; ಸಿಟ್ಟು: ತನ್ನ ಅಯ್ಯನಿಗೆ ಏತಕ್ಕೆಯೋ 
ಹೇಗೆಯೋ ಅವಮಾನ : ಮಾಡಿದರೆಂಬ ಕಾರದಿಂದ ತನ್ನ ಹುಟ್ಟೂರ 
ಶಿವಾಚಾರದವರ ಕುಳಗಳಿಗೆಲ್ಲಾ... ನೀಚ ಜಾತಿಯವರೊಡನೆ ಪಂತಿ 
ಯೂಟದ ಸವ್ಯವಹಾರವಾಗುವಂತೆ ಎಂತೋ ಏರ್ಪಡಿಸಿ (ಬಿಟ್ಟ ಅ. 
೪೮-೧೬) ; ನನ್ನ ಮೇಲೆ ಅವನು ಕಾರವಾಗಿದ್ದಾನೆ (ರೂಢಿ). ಖಾರ : 
೧. ಖಾರವಾದ ರುಚಿಯನಜವುದು ಗುರುಲಿಂಗದಲ್ಲಿಯಶಿವಲಿಂಗ(ಆದವ. 
೧೨); ಪುಣ್ಗಳೊಳ್‌' ಖಾರೆಮಂ ಪೂಸಿ ಮೈಯ್ಸೇೇವಿನಂ ಕಾಸಿ (ಬಂಹರಿ. 
೧೩-೩೦) ; ಮೆಣಸಿನಕಾಯನ್ನೂ ಸಹ ಊರ ಹೊರಗೆ ಸುಟ್ಟುಕೊಂಡು 
ಬಂದು ಖಾರ ಅರೆಯುತ್ತಿದ್ದರು (ಹುಟ್ಟಹ.೨೭). [೮ ಸಂ. ಕ್ಷಾರ] 

ಕಾರ್ಯ (ನಾ). ಬಂಧನ; ಸೆರೆ; “ಕಾರಂ ಬಂಧನಾಖ್ಯಮಕ್ಕು ” 
(ಮಂಗರಾ. ೧೧೬-೧). "ಕಾರಾಗೃಹ? ಪರಾ. [ಆ ಸೆಂ. ಕಾರಾ] 

ಕಾರ (ನಾ). ೧. ಮಾಡುವುದು ; ತಯಾರಿಸುವುದು. "ರೀ ಕಾರ? 
ಪರಾ. ೨. ವರ್ಣದ ನಿರ್ದೇಶನಕ್ಕೋಸ್ಕರ ವರ್ಣಗಳ ಮುಂದೆ 
ಹೆಚ್ಚುವ ಒಂದು ಸಂಸ್ಥತದ ಪ್ರತ್ಯಯ. "ಅಕಾರ, "ಇಕಾರ' 
ಪರಾ. ೩. ಕಂದಾಯ; ತೆರಿಗೆ; ಕರ. [ಸಂ.] 

ಕಾರಂಕೆ (ನಾ). ಒಂದು ಜಾತಿಯ ಪಕ್ಷಿ: ಬರುಹಿ ಕಂಕ ಶಶಾದೆ ತ್ತಿತಿರಿ 
ವರಗಿಡಗ ಕಾರಂಕ ಟಟ್ಟಿಭ ಭರೆದ್ವಾಜಾದಿ ಖಗವಿರೆ ಕೆಂಡ ನಸುರೇಂದ್ರ 
(ಉತ್ತರಾ. ೯-೪). "ಕಾರಂಡ?' ಪರಾ. [?] 

ಕಾರಂಜಿ, ಕಾರಾಂಜಿ (ನಾ). ನೀರಿನ ಚಿಲುಮೆ; ಬುಗ್ಗೆ: ಯಮ 
ರಾಜನಾಲಯದೊಳಿ ಕ್ಕಿ ದುರು ಕಾರಂಜಿಯಹುದೆಂಬೊಲು (ಪರಶು. 
೩೧-೩೪) ; ಚಿಮ್ಮುವ ಕಾರಂಜಿ ಘಮ್ಮಾನೆ ಫುಸ್ಪದ ರಮ್ಮ ವಾದ ವನ 
ದೊಳಗೆ (ಶ್ರೀಕೃಪಾ. ೧೩) ; ಕೋಟಿಯೊಳಕ್ಕೆ ಕಾರಂಜಿಯ ನೀರು ಬರು 
ವಂತೆ ಮಾಡಿಸಿ (ಮಹಾವಂ. 1, ೯೦) ; ರತ್ನದ ರಸದಾ ಕಾರಂಜೀಯು 
ಪುಟಪುಟನೆ ಪುಟದು (ಗರಿ. ೧-೭). ಕಾರಾಂಜಿ: (ಕ). 

[+ ತಮಿ. ಕಾರಾಇಸ್ಚಿ - ಒಂದು ಬಗೆಯ ನೀರೆತ್ತುವ ಕಪಿಲೆ; 

ತುಳು. ಕಾರಂಜಿ] 

ಕಣರಂಜಿಮನೆ (ನಾ). ಕಾರಂಜಿಗಳನ್ನುಳ್ಳ ಮನೆ: ಚಂದ್ರಶಾಲೆ 
ಗಳಿಂದಲೂ ನಿಬಿಡವಾದೆ ಕಾರಂಜೀಮನೆಗಳಿಂದೆಲೂ ಶೋಭಿತವಾಗಿ 
(ಕೃವಾಸ. ೮೭). [ಕಾರಂಜಿ * ಮನೆ] 

ಕಾರಂಡೆ (ನಾ). ಒಂದು ಬಗೆಯ ನೀರು ಹಕ್ಕಿ :`ಕಾರಂಡಂ ಕೆಂಗಣ್ಣಂ 
ಪೊಜಸು ಕೌಶಿಕಂ (ಕಾವ್ಯಸಾ. ೪೦, ಶೂದ್ರಕ) ; ಗಿಳಿ ಪುರುಳಿ ಪೆಂಗುರು 
ಕಾರಂಡಮಾಂದೆ ಮೊದಲಾಗೊಡೆಯ ಗಗನಚರೆಂ (ವಡ್ಡಾರಾ. ೯೭-೧೦); 
ನಿಕ ಚಕ್ರವಾಕ ಚಕೋರ ಸಾರಸ ಹಂಸ ಬಕ ಕುರವಕ ಕಾರಂಡ 
(ಕುರಾಸಾಂ. ೪-೫೧). [ಸಂ.] 


೧೭೩೦ 


ಕಾಣರಕರ್ದಿ 


ಕಾರಂಡವ (ನಾ). - ಕಾರಂಡ: *ಕಾರಂಡವಃ ಕಾದಂಬಕಃ ಕ್ರಕರಃ 
-ಈ ೩ಕರ್ಕರೆಂ? (ಹಲಾಯು. ೪9೨-೧೦೦); ಕಮಲಂಗಳ ಮೇಲೆ 
ಕುಳಿತು ತೂಗಾಡುವ ಹಂಸ ಕಾರಂಡವ ಮೊದಲಾದ ಪಕ್ಷಿಗಳ್‌ 
(ಸೌಗಂಧಿ. ೨೩೧-೧೯). [Ao.] 


5 | ಕಾರಂಡವಳ್ಕಿ (ನಾ).- ಕಾರಂಡೆ: “ಕಾರಂಡವಃಯೆಂಡೆಡೆ ಕಾರಂಡವಕ್ಕಿ3 


25 


(ನಾಚಿರಾ. ೧೧೫). [ಕಾರಂಡ + ಪಕ್ಕಿ] 

ಕಾರಕ, (ನಾ). ಒಂದು ಬಗೆಯ ತೆರಿಗೆ. ಐ ಕೈಕೆಲಸಗಾರರ 
ಮೇಲೆ ಹಾಕುವ ತೆರಿಗೆ. "ಅಸಗಕಾರಕ' ಪರಾ. (ಸೆಂ. ಕಾರುಕ] 

ಕಾರಕ್ಷೆ (ಗು). ೧. ಉಂಟುಮಾಡುವ: ಏಕೆ ಪೇಟ್‌ ಮಗನೆ ನೆಗಬಕ್ಕಿ 
ಕಾರ್ಯಂ ಮಿತ್ರಾದಿ ಕಾರಕಮೆಂಬುದಂ (ಸಂಪಭಾ. ೧೩-೧೦); ಸೃಷ್ಟಿಯಾ 
ಸ್ಥಿತಿ ಲಯಂಗಳಿಗೆ ತಾನೆ ಕಾರಕಮಹೇಶ್ವರನೆಂಬ ಬಗೆಯನಜ್‌ಯದೆ 
ಕೆಟ್ಟಿಯ್ಕೆ (ವೀಶೈಪು. ೩-೩-೧೨); ಜ್ಞಾನ ಹುಟ್ಟಬೇಕಾದರೆ ಕಾರಣವು 
ಕಾರಕ, ಜ್ಞಾಪಕ ಎಂದು ಎರಡು ಪ್ರಕಾರವು (ಹಿಂದಸಾ. ೧೩೫). (ನಾ). 
೨. ಮಾಡುವವನು; ರಚಿಸುವವನು; ಕ್ರಿಯೆಗೆ ಕಾರಣವಾದ 
ವನು: ಲೋಕ ಪಾವನ ಕಾರಕನನಾ . . . ಕಾಲ್ಲಡೆಯೊಳ್‌ ಇದಿರ್ವಂ 
ದೊಡನೆ ಸಾರ್ದು (ಬಸಪು. ೫-೧೭). ೩. ಹಿಂಸೆ; ಪೀಡೆ; ದುಃಖ: (ಕಿ). 
೪. [ವ್ಯಾಕ] ಕ್ರಿಯಗೆ ನಿಮಿತ್ತವಾಗಿರುವುದು; ಕರ್ತೃ, ಕರ್ಮ 
ಮೊದಲಾದುದು : ಆ ಕಾರಕಮೆಂಬುದು ಕ್ರಿಯಾನಿಮಿತ್ತಂ; ಅದು 
ಕರ್ತೃ್ಯವೆಂದುಂ ಕರ್ಮವೆಂದುಂ ಕರಣಮೆಂದುಂ ಸಂಪ್ರದಾನಮೆಂದುಂ 
ಅಪಾದಾನಮೆಂದುಂ ಅಧಿಕರಣಮೆಂದುಂ ಪಡ್ವಿಧಮಾಗಿರ್ಪುದು (ಶಮದ. 
೯೩ ವೃತ್ತಿ). ([ಸಂ.3 

ಕಾರಕದೀಪಕಾಲಂಕಾರ (ನಾ). [ಕಾವ್ಯಮಾ] ಒಂದು ಅರ್ಥಾ 
ಲಂಕಾರ: “ಒಂದೇ ವಸ್ತುವಿಗೆ ಸಂಬಂಧಪಟ್ಟಿ ಹಲವು ಕ್ರಿಯೆಗಳು 
ಕಾಲಕ್ರುಮವನ್ನ ನುಸರಿಸಿ ವರ್ಣಿತವಾಗಿದ್ದಲ್ಲಿ ಕಾರಕದೀಪಕಾಲಂಕಾರ 
ವೆನ್ನಿಸಿಕೊಳ್ಳುವುದು ” ಲಕ್ಷ್ಯ ಪೊಗೆದುದು ಪೊತ್ತಿದತ್ತು ಕಿಡಿಯಿಟ್ಟುದು 
ನಾಲ್ಕೆ ಸೆಯೋಪಿದತ್ತು ಬಾನ್ಗೊ ಗೆದುದು ನಿಂದು ಪೊಂಬೆಳಗುಮಂ 
ಪರಪುತ್ತದು ಧಂ ಧಗಿಲ್‌ ಧಗಿಲ್‌ಧಗಿಲೆನುತಟ್ಟಿ ತಟ್ಟದುದು ಮುಟ್ಟಿತು 
ಸುಟ್ಟುದು ತಿಂದು ತೇಗಿದತ್ತಗಿಯದೆ ನಿಂದ ಪೂಗಣೆಯನಂ ಪಣೆಗಣ್ಮುರಿ 
ಹಂಪೆಯಾಳ್ವನಾ (ಕೈಪಿಡಿ, ೨೬೨), 

[ಕಾರಕ + ದೀಪಕ + ಅಲಂಕಾರ] 

ಕಾರಕಪದ (ನಾ). [ವ್ಯಾಕ] (ಷಷ್ಠಿಯ ಹೊರತಾಗಿ) ವಿಭಕ್ತಿ 
ಪ್ರತ್ಯಯಗಳನ್ನು ಹೊಂದಿದ ಪದ; ಕರ್ತೃ; ಕರ್ಮ ಮೊದಲಾದ 
ಕಾರಕರೂಪದ ಅರ್ಥವನ್ನು ಹೇಳುವ ಪದ: ವಿಶೇಷಣಪದಂಗಳ್‌ 
ಪ್ರಥಮಾ ವಿಭಕ್ತಿಯಂ ಪಡೆದು ವಾಕ್ಯದ ಮೊದಲೊಳಿರ್ದು, 
ಅನ್ವಯಿಸುವಲ್ಲಿ ತುದಿಯ ಕಾರೆಕಪದದ ವಿಭಕ್ತಿಯನ್‌ ತಳೆವುವು 
(ಶಮದ. ೧೪೦ ವೃತ್ತಿ). [ಕಾರಕ್ಕ + ಪದ್ಧ] 

ಕಾರಕೆಭ್ರಮೆ (ನಾ). ತಾನೇ ಕರ್ತೃ ಎಂಬ ಭ್ರಮೆ; ತಾನೇ ಎಲ್ಲ 
ವನ್ನೂ ಮಾಡುವವನು ಎಂಬ ಭ್ರಾಂತಿ: ನಾನೇ ನನ್ನ ಹೆಂಡಿರು 
ಮಕ್ಕಳನ್ನು ಪೋಷಿಸುತ್ತಿರುವೆನು ಎಂಬ ಸ್ವತಂತ್ರ ಕರ್ತೃತ್ವಾಭಿಮಾನವೆ 
ಕಾರಕಭ್ರಮೆಯು (ಹಸಾರ. ೧೨-೨೯ ಟೀಕೆ). 

[ಕಾರಕ್ಕ * ಭ್ರಮೆ] 

ಕಾರಕೆರಕಿ (ನಾ). (ಕರಾ). ಒಂದು ಬಗೆಯ ಮಾನು. [7] 

ಕಾರಕರ್ದಿ, ಕಾರಕಿರಿದಿ ಕಾಕ೯ರ್ದಿ, ಕಾಲಕೀರ್ದಿ (ನಾ). 
ಅಧಿಕಾರದ ಅವಧಿ; ಆಡಳಿತದ ಕಾಲ: ಈ ಪದ್ಧತಿಯನ್ನೇ 
ತಮ್ಮ ಕಾರಕದಿಿೀಯಲ್ಲಿ ನವಾಬ ಹೈದರಲ್ಲಿಖಾನರೂ ಅನಂತರ 
ಟೀಪುಸುಲ್ತಾನರೂ ಅನುವತ್ತಿ೯ಸಿದ್ದರು. (ಮಹಾವಂ, 1, ೧೩). 


3 


ಜಾರಕವಶ ೧೭೩೧ 


ಕಾರಕಿರಿದಿ: ಜಮಾನುದಾರ ತ್ರಿಯಂಬಕ ಸಖಜಿ ಪಂಡಿತರ ಕಾರೆ 
ಕಿರಿದಿಯಲು (ಎಕ. 13, ಹೊಳಲೈ. ೬೩-೬; 1716). ಕಾರ್ಕರ್ದಿ: 
ಪೂರ್ಣಯ್ಯನವರ ಕಾರ್ಕರ್ದಿಯಲ್ಲಿದ ಸ್ಸಾಲಾವರ್ಷವೊಂದಕ್ಕೆ ೮೬ಕ್ಕೆ 
ಲಕ್ಷರೂಪಾಯಿ . .. ಒಟ್ಟು ಹುಟ್ಟುವಳಿಯಾದಂತೆ ತಿಳಿದುಬಂದಿದೆ 
(ಮಹಾವಂ. 11, ೩೨). ಕಾಲಕೀರ್ದಿ: ನನ್ನ ಕಾಲಕೀರ್ದಿಯಲ್ಲಿ 
ಮನೆತನದ ಹೆಸರು ಕೆಟ್ಟಿತು ಎಂದು ಆಗಬಾರದು (ಮೂರುದಾ. ೫೮) ; 
ನರಸಿಂಗರಾಯರ ಅಜ್ಜಂದಿರ ಕಾಲಕೀರ್ದಿ ಯಲ್ಲಿ ದೇಸಗತಿಯು 
ಹೋದದ್ದು (ಬೆಳಭಾ. ೩). 
[4- ಪಾರ. ಕಾರ್‌ಕರ್ದ್‌ ; ಮರಾ. ಕಾರ್ಕೀರ್ದ್‌) 

ಕಾರಕವಶ (ನಾ). [ವ್ಯಾಕ) ಕರ್ತೃ, ಕರ್ಮ ಮೊದಲಾದ ಕಾರಕ 
ಗಳ ಅಧೀನತೆ: ಧಾತುವಿವರ್ಜಿತಮರ್ಥೋಪೇತಂ ಲಿಂಗಂ ಮಮಿಂಕೆ 
ಯದದೊಳ್‌ ಎಂದಿಂತೀ ತೆಅದಿಂದೇಟಕ್ಕುಂ ಖ್ಯಾತ ವಿಭಕ್ತಿ ಗಳೆದರ್ಕೆ 
ಕಾರಕವಶದಿಂ (ಕಾವ್ಯಾವ. ೮೪) ; ನಾನಾ ತೆಜದ ಲಿಂಗಗಳ್ಳೆ ಪರವಾಗಿ 
ನಾಮವಿಭಕ್ತಿಗಳ್‌ . . . ಏಲಾಗಿ, ಕಾರಕವಶದಿಂ ಪತ್ತುಗುಂ (ಶಮದ, 
೯೩ ವೃತ್ತಿ). (ಕಾರಕ + ವಶ] 

ಕಾರಕವಿಭಕ್ತಿ (ನಾ). [ವ್ಯಾಕ] ಕಾರಕ ನಿಮಿತ್ತವಾಗಿ ಬರುವ ವಿಭಕ್ತಿ 
ಅಥವಾ ಕಾರಕಗಳನ್ನು ತಿಳಿಸುವ ವಿಭಕ್ತಿ: ಬರಮಾಗೆಮಗೆಂಬ 
ಕಾರಳಂ ಸಕ್ಕ ದವೇನೋ ಕಾರಕವಿಭಕ್ತಿಯೊಳೊಂದೆ ಸಮಾಸಯುಕ್ತಿ 
ಲೇಸಕ್ಕುಂ (ಕವಿರಾ. ೧-೧೧೬). [ಕಾರಕ್ಕ -- ವಿಭಕ್ತಿ] 

ಕಾರಕವಿರಹಿತ (ಗು). [ವ್ಯಾಕ] ಕಾರಕಸಂಬಂಧವಿಲ್ಲದ: ನೀರೆಸಂ 
ಶೈಧಿಲ್ಮವರ್ಣಂ ಕಾರಕವಿರಹಿತಂ ಕ್ರಿಯಾಳಂಕಾರಹೀನವೆನಿಪ್ಪ ಪೊಳ್ಳಂ 
ತೂಜ ಕಳೆದು (ಬಸಪು. ೧-೩೮). [ಕಾರಕ + ವಿರಹಿತ] 

ಕಾರಕಿರಿದಿ "ಕಾರಕರ್ದಿ? ನೋ. 

ಕಾರಕುಜುವ (ನಾ). ಒಂದು ಊರಿನ ಹೆಸರು: ತರ್ದ್ವವಾಡಿಯ 
ಬಳಿಯ ಕಾರಕುಜುವಂ ನಾಲ್ವತ್ತಜತಕೊಗಳ]ಗೆ ಪೆಜ್ಮ್ಯೊಜ್ಕೆಯ 
ಬಡಗದಟಿಯ ತಂಗೊಡಗೆಯ ಬೀಡಿನೊಳ್‌ (ಸೌಇಇ. 2-1, ೧೧೬-೧೪ ; 
1075) ; ಕಾರಕುಜುವದಲು ಮತ್ತ ೬ ಯಾಲೂರಲು ಮತ್ತ ೪ 
(ಕೊಲ್ಹಾಶಾ. ೨೧೧-೩೬ ; 1276). [?) 

ಕಾರಕೂನ, ಕಾರ್ಬೂನ (ನಾ). ೧. ಗುಮಾಸ್ತ; ಕರಣಿಕ: ಚಿಕ್ಕ 
ಜೀನಸಿನ ಅಂಗಡಿಯವರಿಗೆ ಕಾರಕೂನರೇಕೆ (ಮೀರೆ. ೫೮); ಕಾರೆಕೂನ 
ಸಾವರಿಸಿಕೊಂಡು ... ಯಾವುದೊ ಫೈಲಿನಲ್ಲಿ ಮಗ್ನನಾದ 
(ಬೆನ್ನು ಹಿಂ. ೧೨) ; ಕಚೇರಿಯಲ್ಲಿ ಕಾರೆಕೂನನಾಗಿ ಜಾನಕಿಯ ಕೈಹಿಡಿದನು 
(ಮುತ್ತೈದೆ. ೯). ೨. ಸುಂಕ ವಸೂಲು ಮಾಡುವವನು: (ಕಿ). 
ಕೌರ್ಬೂನ : ಸರ್ಕಾರದ ಇಲಾಖೆ ಸೀಮೆ ಅಮಲುದಾರ ಕಾರ್ಬೂನ 
ರಿಗೆ ಸಹ ವಂದು ತಾಕೀತು. ಇನಾಯತೆ ಮಾಡಿಸಬೇಕು (ರಾಜೇಂದ್ರ. 
೧೧೬). [4 - ಪಾರೆ. ಮರಾ. ಕಾರ್‌ಕೂನ್‌] 

ಕಾರಕೂನಿ (ನಾ). - ಕಾರಕೊನಿಕೆ: ಪಾಲಿ ಮತ್ತು ಅವಳ ತಂಗಿ... 
ಕಾರಕೂನಿಯನ್ನು ಮಾಡುತ್ತಿದ್ದರು (ಮಹಾತ್ಮಾ. ೩೧). 

[*-ಮರಾ,. ಕಾರಕುನೀ] 

ಕಾರಕೊನಿಳೆ (ನಾ). ಕಾರಕೂನನ ಕೆಲಸ: ಎಲ್ಲಾದರೂ ಕಾರಕೂನಿಕೆ 
ಮಾಡಲು ಬರುವುದಿಲ್ಲವೆ (ವಾತ್ಸಲ್ಯ. ೨೪) ; ಒಂದು ಕಾರಕೂನಿಕೆಗಾಗಿ 
ಯತ್ನ್ನನಡೆಸಿದ್ದರೆ . . . ಎಂಬ ಮಾತಿನ ಓಟ (ಮುಂಗಾಪು. ೧೧೩). 

[ಕಾರಕೂನ  -ಇಕೆ) 

ಕಾರಕೆಯ್‌ (ನಾ). ೯ ಕಾರಗದ್ದೆ (7) : ಪಿರಿಯ ಕೆಜಕಿಗೆ ಕಾರಕೆಯ್ಯು 

ತಿಆ್‌ ಬಿಟ್ಟಿಯಂ (ಇಎ. ೧೯೪೭, ಹಾನಗ. ೨೧೫-೨೬; 980). 
[ಕಾರಾ + ಕೆಯ್ಮ್‌] 


ಕಾರಗಿಲ್ಲೂಳ್‌ 


ಕಾರಕ್ಕಿ (ನಾ). ಕಪ್ಪು ಬಣ್ಣ ಕಟ್ಟಿದ ಅಕ್ಕಿ (7): ಕಾರಕ್ಕಿದಳಿದು 

ಕೆಂಗೂಳಿಟ್ಟು ನರಗಿತ್ತು ನಾರೆಳೆಗಟ್ಟಿ ನೋಡೆನುತವೆ ಆರುತ ಕುಣಿದು 

ಬತ್ತಲೆ ಹುರಿಕಾಶಿಯರಾ ರುದ್ರಧರೆಯೊಳೊಸ್ಪಿದರು (ಶ್ರೀಪಾಲ. ೮-೧೯), 
[ಕಾರ್‌ + ಅಕ್ಕಿ] 


5 | ಕಾರಖಾನೆ, ಕಾರುಖಾನೆ, ಕಾರ್ಲಾನೆ (ನಾ). ಯಂತ್ರಗಳ ಸಹಾಯ 


20 


25 


30 


93 


40 


ಮೊ 
<a 


ದಿಂದ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ತಯಾರಿಸುವ 
ಸ್ಥಳ, ಸಂಸ್ಥೆ : ನಮ್ಮ ದೇಶದಲ್ಲಿ ಅಲ್ಲಲ್ಲಿಗೆ... ಅಚ್ಚು 
ಹಾಕುವ ಕಾರಖಾನೆಗಳು ಆಗಿವೆ (ಮು ೦ ಬಯಿ. ೪-೨೦೬) ; ಕಾಸಿಂ 
ಬಜಾರಿನಲ್ಲಿ ರೇಷ್ಮೆ ಕಾರಖಾನೆಗಳು ವಿಶೇಷವಾಗಿದ್ದವು.(ಭೂಗೋಳ. ೪೫). 
ಕಾರುಖಾನೆ : (8). ಕಾರ್ಹ್ಯಾನೆ : ಕಚೇರಿಗೆ ಅಥವಾ ಕಾರ್ಪಾನೆ 
ಗಳಿಗೆ ಕೆಲಸಕ್ಕೆ ಹೋಗುವವರಿಗೆ ಫಲಹಾರೆ ಕ ಟ್ರ ಕೊಡುವುದು 
(ಅಡುಸಾ, ೧೨೧). 
[+ ಪಾರ. ಮರಾ. ಕಾರ್‌ ಬಖಾನಾ] 

ಕಾರಖಾನೆದಾರೆ (ನಾ). ಕಾರಖಾನೆಯ ಒಡೆಯ : ಕಾರಖಾನೆದಾರರ 
ದೃಷ್ಟಿಯಿಂವ ಕೂಲಿಕಾರರು ಕ್ಷರರು ಅದರೆ ಆ ಕ್ಷರೆರೂ ಆಗಿದ್ದಾರೆ 
(ಭಾರಸಂ. ೭೨). [ಕಾರಖಾನೆ + -ದಾರ್ಯ) 

ಕಾರಗತ್ತಲೆ "ಕಾರ್ಗತ್ತಲೈೆ' ನೋ. 

ಕಾರಗದ್ದೆ, ಕಾರುಗದ್ದೆ (ನಾ). ಮಳೆಗಾಲದಲ್ಲಿ ಸಾಗುಮಾಡುವ 
ಗದ್ದೆ; ಕಾರುಭತ್ತ ಬೆಳೆಯುವ ಗದ್ದೆ: ದೇವರಕೆಆಕಿಯ ಕೆಳಗೆ 
ಕಾರಗದೆ . . . ಹುವಿನಗದ್ದೆ (ಎಕ. 120, ಕೊಡಗು. ೩೨-೧೪ ; 1210). 
ತಂಮ ಹರಿವರಿಯೆ ಭೂಮಿಯ ಕಾರೆಗದ್ದೆಯೊಳಗೆ (ಎಇ. 2೦೭೪11, 
೨೮-೩೧ ; 1256) ; ಆನೆಮೊಘೆಯ ಭೂಮಿಯೊಳಗೆ ನಡು. ಬೈಲಲೂ 
ಕಾರಗದ್ದೆ ೧ ಕಂ (ಮೈಆರಿ. ೧೯೩೪, ೧೪-೩; 1516). ಕಾರುಗದ್ದೆ : 
ತಮ್ಮ ಹಿರೇರು ಕಾರುಗದ್ದೆಲಿ ಹನ್ನೆರಡು ಪಲ್ಲ ರಾಗಿ ಬೆಳ್ಡಿದ್ರು 
(ಚಿತೆಸ. ೧೮). [ಕಾರ್‌ * ಗದ್ದೆ (ಆ ಗಲಕ್ಷಿ)] 

ಕಾರಗಪ್ಪೆ (ನಾ). ಮಳೆಗಾಲದ ಕಪ್ಪೆ: ಗಡರ್ಗಬಕು ಗಬಕುಜಕಿಹ 
ಕೆಂದೊಡನೆಂದುವು ಕಾರೆಗಪ್ಪೆ ಕೆಜಿಗಳ ತಡಿ ಯೊಳ್‌ (ಸೂಕ್ತಿಸು. 
೧೦-೨೦೨). [ಕಾರ್ಕ್‌ + ಕಪ್ಪೆ] 

ಕಾರಗಲಸು "ಕಾರ್ಗಲಸು? ನೋ. 

ಕಾರಗಲಿಸು "ಕಾರ್ಗಲಸು' ನೋ. 

ಕಾರಗಾರ (ನಾ). ಜ ಕಾರಾಗಾರ: ಸಾಹಸರು ನಿಸಿತ ಕಂಟಕ ಕಲಿನ 
ವಿಡಿದು ಮುಂಬಲಿಗೆದೆಗೆದು ಆಹವೆನುವರೆಗೆ ಕೇಸರಿ *ಾರಗಾರದಿಂ 
ಬಾಹಿರಕೆ ಬಹತುಲ್ಯದಿಂದ ಹೇಷಾರವದಿ ಕಾಹ ನಯನಗಳಿಂದ ಹೊರಡ 
ಲಿಟ್ಟರು ಖಲಿನಲೋಹಮಂ ಖಭಿದುಗುಳಲು (ಜಿನಮು. ೫-೪೯). 

[€. ಸಂ. ಕಾರಾಗಾರ] 

ಕಾರಗಿಲ್‌, ಕಾರಗಿಲು (ನಾ). ಕಪ್ಪು ಅಗಿಲು; ಕೃಷ್ಣಾಗರು; 
ಒಂದು ಸುಗಂಧ ದ್ರವ್ಯ: ಲೇಪಿಸಿದ ಕಾರಗಿಲ (ರೇವಣ. ೨೯-೩೬) ; 
ಪೊಂಬರಣಿಯ ಮೇಲೇನಿದು ತುಂಬಿಯ ಕತ್ತುರಿಯ ಬೊಟ್ಟಿ ಕಾರಗಿಲಣ್ಟೇ 
(ಚಿಕವಿ. ೬-೫೧). *ರಗಿಲು : “ ಕಾಲಾನುಸಾರ್ಯ ಎ ಕಾರಗಿಲು ? 
(ಬಾಹಟೀ. ೨-೨-೫೧ ವ). [ಕಾರ್ಕ್‌ + ಅಗಿಲ್‌] 

ಕಾರಗಿಲು "ಕಾರಗಿಲ್‌' ನೋ. 

ಕಾರಗಿಲ್ಲೂಳ್‌ (ನಾ). ಕಪ್ಪು ಅಗಿಲಿನ ಧೂಳು; ಕೃಷ್ಣಾಗರುವಿನ 
ಹುಡಿ: ಕಾಳಿಂದೀ ಜಲದಿಂದಮೇಂ ತೊಳೆದನೊ ತಣ್ಬಿಟ್ಟಿನೋ ಕಾರ 
ಗಿಲ್ಲೂಳಿಂ... ಎಂಬಾಳಾಪಕ್ಕೆಡೆಯಾಗಿ ಮೂಜಗಮದೇನೊಪ್ಪಿತ್ತೊ 
ಪೆರ್ಮರ್ಬಿನಿಂ (ಚಿಕವಿ. ೬-೧೨). 

[ಕಾರಗಿಲ್‌ * ದೊಳ್‌] 


ಕಾರಗೆಣಸು ೧೭೩೨ ಕಣರಣಪುರುಷ 


ಕಾರಗೆಣಸು, ಕಾರ್ಗೆಣಸು, ಖಾರಗೆಣಸು (ನಾ). ಅಲ್ಲ; ಹಸಿಶುಂಠಿ: 
ಮಾಮಿಡಿ ಕಾರಗೆಣಸು ನೀರುಳ್ಳಿಯುಪ್ಪು ಮನವಜಕೊಳೊಡಬೆರಸಿ 
(ಸೂಪಶಾ. ೨-೧೬); ಮೂಲಂಗಿ ಮೂಗುಳಿ ಉಳ್ಳಿ ಕಾರಗೆಣಸು 
ಕಜ್ಜರಿಯ ಸಣ್ಣನಂ ಸವಿದು (ಸಮ್ಯಕಾೌ. ೭-೨೮) ; ಆ ಕಟ್ಟಿಯಲು 
ಕಬ್ಬು ಕಾರಗೆಣಸು ಯೇನಾದರೊ ಬಿತ್ತಿಕೊಂಬಿರಿ (ಮೈಆರಿ. ೧೯೩೪, 
೪೬-೬ ; 1637); ಒಂದು ಗುಳಿಗೆಯ ಕಾರಗೆಣಸಿನ ರಸದಿಂದ ಕೊಡಿ 
ಸಲು ಸಕಲಜ್ವರ . . . ಶಮನ (ವೈದ್ಯಸಾ. 1, ೧೦೫). ಕಾರ್ಗೆಣಸು : 
ಆಂಟೆ ಹಳದಿ ಕಾರ್ಗೆಣಸು ನೀರುಳ್ಳಿ ಕೊತ್ತುಂಬರಿ ಕರಿಬೇವು ಸಹಿತ 
(ಮೋಹತ. ೪-೬೦). ಖಾರಗೆಣಸು: ಉಪ್ಪುಮೆಣಸು ಶುಂಠಿ ಏಲಕ್ಕಿ 
ಖಾರಗೆಣಸು ಯಿಷ್ಟನೂ ಕೂಡಿಸಿ ದಧ್ಯೋಹ್ನದ ಹರಿವಾಣವೊಂದು 
_ (ಸೌಇಇ. 23-11, ೫೦೫-೭; 1517) ; ಖಾರಗೆಣಸು ತಿಂದು ಧ್ವನಿ ಹದ 
ಮಾಡಿಕೊಂಡು ಹಾಡಲಿಕ್ಕೆ ಬಂದಿದ್ದಳು (ಗಂಮಾಯಿ. ೩೮). 
[ಕಾರ್ಯ 4 ಗೆಣಸು (೬ ಗೆಟಸು)] 

ಕಾರಡಕೆ (ನಾ). ಮಳೆಗಾಲದಲ್ಲಿ ಫಲವಾಗುವ ಅಡಕೆ; ಕಪ್ಪು 
ಬಣ್ಣದ ಅಡಕೆ (?) ಸ ಧರ್ಮಕ್ಕೆ ಬಿಟ್ಟ ಕಾರಡಕೆ (ಕಣ. ೪, ೧೯-೧೯; 
1121) ; ದೇವರ ಪೂಜೆಗೆ ಅಜವಂಟಓಗೆಗಂ ಬಿಟ್ಟಿ ಧರ್ಮವೆಂತೆಂದಡೆ 
ಪೇಳಿಯಲು ಪಣವಯ್ದು ಕಾರಡಕೆ ಮೆಳಸಿನ ಪೇಆಕಿಂಗೆ ಅರೆವೀಸೆ 
(ಸೌಇಇ 1X-, ೨೨೩-೪೪ ; 1127) ; ವಾಡಿ ವಾದಿವಾರದಂದು *ಾರಡಕೆ 
ಮೆಳೆಸಿನ ಎತ್ತಿನ (ಇಎ. ೧೯೪೮, ಹಾನಗ. ೧೭೬-೪೨; ?). 

[ಕಾರ್ಕ್‌ + ಅಡಕೆ] 
ಕಾರಡಗು (ನಾ). ಕಪ್ಪಾದ ಮಾಂಸ; ಕಪ್ಪಿಟ್ಟ ಮಾಂಸ (7): 
ಕಡಂಗುವರ ಕಾರಡಗಂ ತಿನುತಿಪ್ಪ ಭೈರವಂ (ಕಣ. 1೪, ೧೦-೨೦ ; 1121); 
ಮಾಳವನಳ್ಳಿದುಳ್ಳಿ ಖಚನೀರಿಗೆ ಪಾಂಡ್ಕನ ಕಾಳಿಜಕ್ಕೆ ನೇಪಾಳನ ಬೆನ್ನ 
ಸುಂಟಗೆಗೆ ಚೋಳನ ಕ*ಾರಡಗಿಂಗೆ.. . ಕಾಯ್ದು ಖಳ್ಗಮಾಕಾಳಿ 
ಯಡುರ್ತು ನಿಕ್ಕುವಳು ನಾಲಗೆಯಂ ನರಸಿಂಹಭೂಪನಾ (ಎಕ. 1೪, 
ಹುಣಸೂ. ೧೪೭-೧೭; 1162). 

[ಕಾರ್‌ + ಅಡಗ್ಮು] 
ಕಾರಡನಿ (ನಾ). ಕತ್ತಲೆ ಮುಸುಕಿದ ಕಾಡು; ದಟ್ಟವಾದ ಅಡವಿ : 
ಕಾರಡವಿ, ಪೇರೊಕ್ಕಲ್‌, ಕಾರಿರುಳ್‌ (ಭಾ ಷಾಭೂ. ೧೪೫ ಉದಾ); 
ಕಾರಡನಿಯೊಳಲ್‌ ದಾವಿನ ಹೇಕೊಡಲರೊಳ್‌ (ದಶಕು. ೧೦-೧೪); 
ದೇವಿಯಂ ಕಾರಡವಿಯೊಳು ಆದು ಲಕ್ಷ್ಮಣಂ ಫೋದನೆಂಬೊಡೆ 
(ರಾಮಾಶ್ವ. ೨೨-೧೪) ; ಅವಳ ಮನಸ್ಸು .. . ಭೂತಕಾಲದ ಕಾರಡನಿ 
ಯೊಳಗೆ ನುಗ್ಗಿ ಬಹುದೂರ ಹೋಯಿತು (ನಡೆದಾ. 11, ೧೧೨೭). 

[ಕಾರ್ಕ್‌ + ಅಡವಿ] 
ಕಾರಡಿ (ನಾ). (7?) : ಅಂಕಟಗದ್ದೆ ಕಾರಡಿಯ ಗದ್ದೆಯ ಮೇಲಣ 
(ಸೌಇಎ. ೧೯೩೦, ಕುಂದಾಪು. ೫೩೬-೩೦ ; 1371). [2] 
ಕಾರಣ, (ನಾ). ೧. ನಿಮಿತ್ತ; ಹೇತು; ಸಾಧನ: ಪರಲೋಕ 
ಮೆಂಬುದಾವೆಡೆಯದು, ಅದರ್ಕೆ ಕುರಣಮಪ್ಪ ಪಾಪ ಪುಣ್ಮಂಗಳೆತ್ತಣಿಂ 
ಬಂದುವು? (ಆದಿಪು. ೨-೯ ವ); ಪ್ರತಿಭಾನಂ ಕಾವೃವಿದ್ಯಾಪ್ರಚಯ 
ಪರಿಚಯಂ ವೃದ್ಧಸೇವಾನುರಾಗಂ ಸತತಾಭ್ಯಾಸಪ್ರಯತ್ನಂ ಕವಿತೆಗೆ 
ನಿಯತಂ ಕಾರಣಂ (ಕಾವ್ಯಾವ. ೪೨೪). ೨. ಉದ್ದೇಶ: ಒಲಿದು ನಿನ್ನನು 
ಭಜಿಸುವವರಿಗೆ ಕೊಲೆಗೆ ಕಾರಣವೇನು (ಹರಿಸಾ. ೫೭). ೩. ಆರಾಧ್ಯ 
ದೇವತೆ; ತಂದೆ: ಕಿಕ್ಕರೆಲ್ಲರೂ ಕಾರಣರಿಗೆ ಅಡ್ಡಬಿದ್ದರು (ಹಾಲಿಹಾ. 
೧೫೦). ೪. ಪ್ರಯೋಜನ; ಅಗತ್ಯ; ಆವಶ್ಯಕತೆ: ಮುಂದೆ ಕಾರಣ 
ವುಂಟಿನುತ ಸಂಕ್ರಂದನನು ಬಳಿಕಾ ಧನುವ ನಿಜಮಂದಿರದಲಿರಿಸಿದನಲೈ 
ನಧೆಗರಿದಶಾನನನ (ತೊರರಾ. ೧-೧೭-೨೧). "ಕಾರಣಬೀಳು' ಪರಾ. 


20 


25 


45 


೫. ಒಂದು ಮಹತ್ತರ ಕಾರ್ಯಕ್ಕಾಗಿ ಅವತಾರ ಮಾಡಿದ 
ಜೀವ. "ಕಾರಣಕನ್ಯೆ?, "ಕಾರಣಪುರುಷ' ಪರಾ. ೬. ಮದುವೆಯೇ 
ಮೊದಲಾದ ಶುಭ ಸಮಾರಂಭ: ಅನಂತ ಹೆಚ್ಚಿಗೆ ಹೇಳದೆ 
ಕಾರಣಕ್ಕೆ ಹೋಗಬೇಕಾಯಿತು (ನಿಸರ್ಗ. ೨೨೧). ೬, ಶಿವಾಗಮಗಳಲ್ಲಿ 
ಒಂದು: ಕಾಮಿಕ, ಯೋಗಜ, ಅಂಚಿತ್ಮ ಕಾರಣ, ಅಜಿತ... ವಾತುಲ 
ಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). "ಕಾರೆಣಾಗಮ? 
ಪರಾ. ೮. ದೇಹದ ಮೂರು ಪ್ರಕಾರಗಳಲ್ಲಿ ಒಂದು: ಸ್ಥೂಲ, 
ಸೂಕ್ಷ್ಮ, ಕಾರಣವೆಂಬ ತನುತ್ರಯವನಜಕಿತು (ಮೋಳಿಮಾ. ೧೫೦-೫೭೦); 
ಕಳೆಯತಕ್ಕ ಶರೀರೆಗಳು ಸ್ಥೂಲನೆಂದೂ, ಸೂಕ್ಷ್ಮವೆಂದೂ, ಎರಡೇ ಅಲ್ಲದೆ 
ಕಾರಣವೆಂದಿನ್ನೊಂದೂ ಉಂಟೆಂದೂ ದೇಹಗಳನ್ನು ಮೂರಾಗಿ ವಿಂಗಡಿ 
ಸುವುದು ರೂಢಿ (ಅನ್ಭುತ. ೩-೩೮ ಟೀಕು). ೯. [ಕಾವ್ಯಮಾ] 
ಅರ್ಥಾಲಂಕಾರಗಳಲ್ಲಿ ಒಂದು: ಕಾರ್ಯದೊಡನೆ ಹೇಳಿರುವ ಕಾರಣ 
ವರ್ಣನೆ ಕಾರಣಾಲಂಕಾರವಾಗುವುದು (ಕೈಪಿಡಿ. ೨೮೩). ೧೦. ಹಿಂಸೆ; 
ಯಾತನೆ: “ಯಾತನಂ ಕಾರಣಂ ದಂಡಣಿ(ನೆ)ಯೆನಿಕ್ಕು” (ಮಂಗರಾ. 
೧೧೬-೧). [ಸಂ.) 

ಕಾರಣ್ಯ (ಅ). ೧. ಆದುದರಿಂದ; ತತ್ಪರಿಣಾಮವಾಗಿ : ಕಾಲಾವಕಾಶ 
ಕಡಮೆ, ಕಾರಣ ನೀನು ತ್ವರೆ ಮಾಡಬೇಕು (ರೂಢಿ). ೨. ಓಸ್ಕರ; 
ಸಲುವಾಗಿ; ದೆಸೆಯಿಂದ : (೪). "ಆದಕಾರಣ? ಪರಾ. 

[ಆ ಕಾರಣ] 

ಕಾರಣಂಬೇಲ್‌್‌ (ಕ್ರಿ). ಕಾರಣವನ್ನು ಹೇಳು: ಅಲುತ್ತುಂ ಬಂದು 

ಗಾಂಗೇಯ ಧೃತರಾಷ್ಟ್ರರ್ಗೆ ಕಾರಣಂಬೇಟಸ್ಲೊಡೆ (ಪಂಪಭಾ. ೨-೩೧ ವ). 
[ಕಾರಣ + ಪೇಟ್‌) 

ಕಾರಣಕನ್ನೆ (ನಾ). ಒಂದು ಮಹತ್ತರ ಕಾರ್ಯಸಾಧನೆಗೋಸ್ಕರ 
ಅವತಾರ ಮಾಡಿದ ದೇವತಾಸ್ರ್ರೀ : ಆ ಲತಾಂಗಿಯ ರೂಪುರೇಖಾ 
ಹಾಲವನು ಚೆನ್ನಾಗಿ ತಿಳಿದು ಕೃಪಾಳು ನಿಶ್ಚೈಸಿದನು ಕಾರಣಕನ್ನೆಯಿವ 
ಳೆಂದು (ಪ್ರಭುಲೀ. ೩-೩೯). [ಕಾರಣ * ಕನ್ನೆ] 

ಕಾರಣತಂತ್ರ (ನಾ). ಕಾರಣಾಗಮದ ಏಳು ಭೇದಗಳಲ್ಲಿ ಒಂದು: 
ಕಾರಣಕಂತ್ರ ಪಾವನತಂತ್ರ .. . ಈಶಾನತಂತ್ರವೆಂದು ಕಾರಣಾಗಮದ 
ಸಪ್ತಬೇದಂಗಳು (ವಿವೇಕ. ೭೦). [ಕಾರಣ್ಯ + ತಂತ್ರ) 

ಕಾರಣತನು (ನಾ). ಜೀವಾತ್ಮನ ಸ್ಥೂಲ ಹಾಗು ಸೂಕ್ಷ್ಮ ಶರೀರ 
ಗಳಿಗೆ ಕಾರಣವಾದ ಅವಿದ್ಯೆ: ಸ್ಥೂಲತನು ಗುರುವಿಂಗೆ ಭಿನ್ನ 
ಸೂಕ್ಷ ತನು ಲಿಂಗಕ್ಕೆ ಭಿನ್ನ ಕಾರಣತನು ಜಂಗಮಕ್ಕೆ ಭಿನ್ನ (ಮೋಳಿಮಾ. 
೧೨೯-೫೦೧); ಎನ್ನ ಕಾರಣತನುವೆಂಬ ಕೈಲಾಸದ ಮೇಲೆ... ಕೇವಲ 
ಅದೃಶ್ಯ ಲೀಲೆಯನಾಡುವಾತನು ನೀನೆ ಆಯ್ಕ (ಅಖಂಡೇ. ೨೪೦-೮೬). 
"ಕಾರಣಶರೀರ' ಪರಾ. " [ಕಾರಣ * ತನ್ಯು) 

ಕಾರಣತೆ (ನಾ). ಕಾರಣವಾಗಿರುವಿಕೆ: ಪ್ರಪಂಚದ ಉತ್ಪತ್ತಿ, ಸ್ಥಿತಿ, 
ಲಯಗಳ ಕಾರಣ ಬ್ರಹ್ಮವೆಂದು ತಿಳಿದೆವು. ಈ ಕಾರಣತೆಯೂ ಬ್ರಹ್ಮದಲ್ಲಿ 
ಕಲ್ಪಿತ (ಭಾರದ. ೨೬೩). [ಸಂ. ಕಾರಣತಾ] 

ಕಾರಣತ್ವ (ನಾ). ಎ ಕಾರಣತೆ: ಅರ್ಥವಾದಗಳೂ ... ಬೇರೆಯ 
ಅರ್ಥವುಳ್ಳವಾಗಿ ದೇವಾದಿಗಳಿಗೆ ವಿಗ್ರಹಾದಿಗಳು ಉಂಟಿಂಬುದಕ್ಕೆ 
ಕಾರಣತ್ವವನ್ನು ಪಡೆಯಲಾರವು (ಬ್ರ ಹ್ಮ ಭಾ. ೪೯೪) ; ಹೀಗೆ ಸತ್ತ್ವ 
ದ್ರವ್ಯತ್ವಕಾರ್ಯತ್ವ ಕಾರಣತ್ವ ಮೊದಲಾದ ಸರ್ವವಿಸಯಗಳಲ್ಲೂ 
ಅನೇಕಾಂತವಾದವಿರುವುದು (ಹಿಂದಸಾ. ೭೭). [ಸಂ.) 

ಕಾರಣಪುರುಷ (ನಾ). ೧. ಎಲ್ಲಕ್ಕೂ ಮೂಲಕಾರಣನಾದ 
ಪುರುಷ; ಪರಬ್ರಹ್ಮ: ಈ ಕಾರಣ ಪುರುಷನಿಂದ ವಿರಾಟಿ ಜನಿಸಿದನು. 
ಅವನಿಂದ ಈ ಕಾ ರ್ಶ ಪುರುಷನು ಜನಿಸಿದನು (ಭಾರದ. ೨೬). 


EE 


ಕಣರಣಬೀಳು ೧೭೩೩ 


೨. ಪ್ರೇರಕನಾದ ವ್ಯಕ್ತಿ ; ಕಾರಣನಾದ ಪುರುಷ: ಈ ಹೋರಾಟಕ್ಕೆ 
ವಿದ್ಯಾರಣ್ಯ ಮುನೀಂದ್ರರು ಕಾರಣಪುರುಷರಾಗಿ ನಿಂತಿದ್ದರು 
(ರಾಜ್ಯೋದ. ೨೦೫). ೩. ಅವತಾರ ಪುರುಷ; ಮಹಾತ್ಮ: ಕಾರಣ 
ಪುರುಷರಿವರ್‌ ಸಾಧಾರಣರಲ್ಲರ* (ಸಂರಾಮಾ. ೭-೩೯); ಉದ್ಧರಿಸು 
ಕಾರಣಪುರುಷ ಸರ್ವಜ್ಞ ಭಕ್ತಧುರೀಣ ನೀವೆನ್ನ (ಬಸಪು. ೨೨-೬). 
[ಕಾರಣ + ಪುರುಷ) 

ಕಾರಣಬೀಳು (ಕ್ರಿ). ಅವಶ್ಯವಾಗು ; ಅಗತ್ಯಬೀಳು : ವ್ಯವಹಾರದಲ್ಲಿ 
ಆಗಾಗ್ಗೆ ಅವುಗಳ ಕಾರಣ ಬೀಳುತ್ತದೆ (ಮುಂಬಯಿ. ೪-೮೮); ನನ್ನ ತಿಗಟಿ 
ಯನ್ನು ಮನೆಯಲ್ಲಿ ಮರೆತುಹೋಗಿದ್ದೆ. ಮುಂದೆ ಅದರ ಕಾರಣ 
ಬಿದ್ದು ದರಿಂದ (ಮುಂಬಯಿ. ೪-೧೧೦). 

[ಕಾರಣ + ಬೀಳು (೮. ಬೀಟ್‌,)] 

ಕಾರಣಭಾವನೆ (ನಾ). [ಜೈನ] ದರ್ಶನ ವಿಶುದ್ಧಿಯೆ ಮೊದಲಾದ 
ಹದಿನಾರು ಭಾವನೆ: ಈ ಹದಿನಾರು ಭಾವನೆಗಳು ತೀರ್ಥಂಕರ ಪದವು 
ಪ್ರಾಪ್ತವಾಗಲಿಕ್ಕೆ ಕಾರಣವಾಗಿರುವುದರಿಂದ "ಕಾರಣಭಾವನೆ 'ಗಳೆಂದೊ 
ಇವುಗಳನ್ನು ಕರೆಯುವರು (ಜೈನಪ. ೫೭೧). [ಕಾರಣ + ಭಾವನೆ] 


ಕಾರಣಮಾಲೆ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು : |. 


ಸಮಾಸೋಕ್ತಿ .. . ಕಾರಣಮಾಲೆ, ಏಕಾವಳೀ. .. ಉದಾತ್ತಾದ್ಯ 
ಲಂಕಾರಗಳೊಡಗೂಡಿ (ವಿವೇಕ. ೨೨೫). [ಕಾರಣ * ಮಾಲೆ] 

ಕಾರಣಮಿಸಾಮಾಂಸೆ (ನಾ). ಕಾರ್ಯ, ಕಾರಣಗಳ ಸಂಬಂಧದ 
ವಿವೇಚನೆ: ಮಗುವಾದರೋ ಪರಿಣಾಮವನ್ನು ಮಾತ್ರ) ಕಾಣುತ್ತಾನೆ. 
ಕಾರಣಮೀಮಾಂಸೆಯು ಅವನ ಆಳವಿಗೆ ಮೀರಿದ್ದು (ಕಥಕ. ೯೩). 

-[ಕಾರಣ್ಯ * ಮಿಾಮಾಂಸೆ] 

ಕಾರಣಮೂರ್ತಿ (ನಾ). - ಕಾರಣಪುರುಷ. ೩: ತೆಲುಗ ಬೊಮ್ಮಯ 
ನೆನಲು ಲೋಕಂಗಳಿಗೆ ಕಾರಣಮೂರ್ತಿಯಾತನ ಬಲುಸರಳಿನಿಂ ಮರಣ 
ವದು ಸಿದ್ಧಿಸಿದೊಡಂ ನಿಮಗೆ ಫಲವಹುದು (ಬಸಪು. ೩೪-೧೪). 

(ಕಾರಣ, * ಮೂರ್ತಿ] 

ಕಾರಣಯೋಗಿ (ನಾ). ಒಂದು ನಿಮಿತ್ತಕ್ಕಾಗಿ ಯೋಗಿಯಾದ 
ಜೀವ: ಹೋ ಮಾಣು ಕಾರಣಯೋಗಿ ವೇದಪಿತಾಮಹಾ ಎನಲಧ್ಯಯನ 
ನುಡುಗಿ (ಬಸಪು. ೫೫-೫೨). 

[ಕಾರಣ * ಯೋಗಿ) 

ಕಾರಣರೂಪ (ನಾ). ೧. (ದ್ವೈತ) ಭಗವಂತನ ಆರು ರೂಪಗಳಲ್ಲಿ 
ಒಂದು: ಭಗವದ್ರೂಪಗಳಲ್ಲಿ ಕಾರಣರೂಪ, ಅಂತರ್ಯಾಮಿರೂಪ, 
ಸ್ಥೂಲರೂಪ, ಅವತಾರರೂಪ, ವ್ಯಾಪ್ತರೂಪ, ಆಂಶರೊಪಗಳೆಂದು ಆರು 
ವಿಧಗಳುಂಟು (ಹಸಾರ. ೧೩-೨೭ ಟಪ್ಪಣಿ). ೨. [ದ್ರೈತ] ಜಗತ್‌ 
ಸೃಷ್ಟಿಗೆ ಕಾರಣವಾದ ವಿಷ್ಣುವಿನ ಐದು ಬಗೆಯ ರೂಪ: 
ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ 
ಎಂಬೀ ೫ ರೂಪಗಳು ಕಾರಣರೂಪಗಳೆನಿಸುವವು (ಹಸಾರ. ೧೯-೨, 
ಟಪ್ಪಣಿ). ೩. [ವಿಶಿಷ್ಟಾ] ಬ್ರಹ್ಮನಿಗೆ ಬರುವ ಐದು ಅವಸ್ಥೆಗಳಲ್ಲಿ 
ಒಂದು: ಪರಬ್ರಹ್ಮನು ಸಮುದ್ರದಂತೆ ಅಪ್ರಚಲಿತಸ್ವಭಾವದಲ್ಲಿ 
ಅಕ್ಷರನೆಂದು ಕಾರಣರೂಪದಲ್ಲಿರುವನು (ಹಿಂದಸಾ. ೨೩೩). 

[ಕಾರಣ, * ರೂಪ] 

ಕಾರಣವ (ನಾ). ಮನೆತನದ ಮುಖ್ಯಸ್ಥ ; ಪೂರ್ವಿಕ; ಪೂರ್ವಜ: 
ಪ್ರಾಕು ನಿಂಮ ಕಾರಣವರಂನು ನಂಮ ಕಾರಣನರು ಕೊಂದ ಪಾಪ 
ಪರಿಹಾರ ಉದ್ದಿಶ್ಯ ಪೆರೆಮಾಳು ಭಗವತಿಗೆ ನಾವು ಬಿಟ್ಟುಕೊಟ್ಟಿದ್ದು 
(ರಾಜೇಂದ್ರ. ೧೯). 

[+ ತನಿ. ಮಲ. ಕಾರಣವನ್‌] 


20 


25 


30 


35 


45 


ಕರಣೆ 


ಕಾರಣಶರೀರ (ನಾ). [ಅದ್ವೈತ] ಕಾರಣತನು: ಈ ಶರೀರವು 
ಸ್ಫೂಲಶರೀರವೆನುತಲೂ ಸೂಕ್ಷ್ಮಶರೀರವೆನುತಲೂ, ಕಾರಣಶರೀರನೆನು 
ತಲೂ ಮೂಜು ವಿಧಗಳು (ನೇಸಾರ. ೨); ಇಂತಹ ಸೂಕ್ಷ್ಮ ಸ್ಥೂಲ 
ಶರೀರಕ್ಕೆ ಕಾರಣವಾಗಿರುವ ಅವಿದ್ಯೆ ಎಂಬ ಅಜ್ಞಾನವೇ ವೃಷ್ಟಿ ದೃಷ್ಟಿ 
ಯಿಂದ ಜೀವಾತ್ಮನಿಗೆ ಕಾರಣಶರೀರವಾಗಿಯೂ (ಹಿಂದಸಾ. ೧೯೨). 

[ಕಾರೆಣ + ಶರೀರ] 

ಕಾರಣಾಂತರ (ನಾ). ಬೇರೆಯ ಕಾರಣ; ವಿಶಿಷ್ಟವಾದ ಕಾರಣ: 
ಅದರಲ್ಲಿ ತಪ್ಪೇನಮ್ಮ? ... ಕಾರಣಾಂತರದಿಂದ ಸಂಬಂಧ ಕೂಡಿ 
ಬರಲಿಲ್ಲ (ಮೂರುದಾ. ೧೨೦). [Aೆಂ.] 

ಕಾರಣಾಗಮ (ನಾ). ಆಗಮಗಳಲ್ಲಿ ಒಂದು: ಕಾಮಿಕಾಗನು..: 
ಕಾರಣಾಗಮ . . . ವಾತೂಲಾಗಮವೆಂಬ ಇಪ್ಪತ್ತೆಂಟು ದಿನ್ಮಾಗಮ 
ಗಳಕ್ಕುಂ (ವಿವೇಕ. ೬೮). (ಕಾರಣ, + ಆಗಮ] 

ಕಾರಣಾತ್ಮಕೆ (ನಾ). - ಕಾರಣಪುರುಷ : ಕಾರಣಾತ್ಮಕನೆನಿಸಿ ಮರುಳರ 
ಸಾರನೊಳಗೊಲಿಸೆಲ್ಲರಿಗೆ ಲಿಂಗಧಾರಗೈದೆ ಯ ಬಸವನಿನ್ನೇಗೈಲಿ (ಬಜ್ಜಪು, 
೭೨-೩೮). [ಕಾರಣ + ಆತ್ಮಕ] 

ಕಾರಣಿಕ (ಗು). ೧. ಕಾರಣವಾದ; ಉತ್ಪಾದಕವಾದ; ಕಾರಕವಾದ. 
೨. ಕಾರಣವನ್ನು ಹುಡುಕುವ ; ಕಾರಣವನ್ನು ದೃಢಪಡಿಸುವ. 
(ನಾ). ೩. ಇತರರ ಅಭಿಪ್ರಾಯವನ್ನು ತಿದ್ದಿ ಸರಿಪಡಿಸುವವನು; 
ಪರೀಕ್ಷಕ; ವಿಮರ್ಶಕ: “ಪರೀಶ್ಷಕಃ, ಕಾರಣಿಕಃ- ಈ ೨ ವಿಚಾರಮಂ 
ತಿರ್ದುವಾತಂ ? (ಹಲಾಯು. ೬೪-೨೩೫); *ಕಾರಣಿಕನೆನೆ ಪರೀಕ್ಷಕನೆನಲು 
ಸರ್ವರ ವಿಚಾರವಂ ತಿದ್ದುವವನೆನಿಕು” (ಮಂಗರಾ. ೭೨-೨೩); 
ವನಜಭವ ಕಾರಣಿಕನಿಹನಾತಗುಸುರ್ದಪೆವು (ಪ್ರೌಢ ರಾ, ೧೧-೧೨); 
ಸಾರಗುಣಿಯಾಗು ನಿಜವ ತಿಳಿ ಸರುವರೊಳು ಕಾರಣಿಕನಾಗು (ಸರ್ವಜ್ಞ. 
೧೫೫೮). ೪. ಒಂದು ಉದ್ದೇಶ ಅಥವಾ ಕಾರ್ಯಸಾಧನೆಗಾಗಿ ಜನ್ಮ 
ಧರಿಸಿದವನು; ಕಾರಣಪುರುಷ: ಮತ್ಸರವಿಲ್ಲದ ಮಹಿಮನು, 
ಕರ್ಮವಿಲ್ಲದ ಕಾರಣಿಕನು (ಚೆನ್ನವ. ಕ.೧೩೨೦); ಧಾರುಣಿಗೆ ಕಾರಣಿಕನಪ್ಪ 
ಬಸವಂ ಸಂಗಸುಖದಿಂದಿರ್ಪಲ್ಲಿ (ಬಸರ. ೨-೧). ೫. ಉಪಾಧ್ಯಾಯ ; 
ಗುರು; ಶಿಕ್ಷಕ. ೬. ಉದ್ದೇಶಪೂರ್ವಕವಾಗಿ ಮಾಡಿದುದು; 
ಕುತಂತ್ರ: ಮರುತೆಸುತ ನೀ ಕೇಳು ಕೌರವ ಧರಣಿಪನ ಕಾರಣಕವಲ್ಲವೆ 
(ಕುವ್ಯಾಅ. ಓರಿಇ. ೨೧-೧೦೦). ೩. ಅದ್ಭುತ ಕೃತ್ಯ; ಪವಾಡ; 
ಮಹಾತ್ಮ್ಯ: ಅಮ್ಮನವರ ಅಗಾಧ ಕಾರಣಿಕ ವನ್ನು ಕಂಡವರಿಗಿಂತಲೂ 
ಅಧಿಕವಾಗಿ ಅವನು ಬಣ್ಣಿಸಬಲ್ಲ. (ಸ್ವಪ್ನಹೊ. ೩೯). ಲೆ. (ಉಕ) 
ಕೆಲವು ದೇವಸ್ಥಾನಗಳ ವಾರ್ಹಿಕ ಉತ್ಸವದಲ್ಲಿ ದೈವಾವೇಶದಿಂದ 
ಪೂಜಾರಿ ಹೇಳುವ ಭವಿಷ್ಯಸೂಚಕ ವಾಕ್ಯ. [ಸಂ.7 

ಕಾರಣಿಕಪುರುಷ (ನಾ). - ಕಾರಣಪುರುಷ. ೧. ವಾರಣಾಸಿಗೆ ಹೋಹ 
ಕಾರಣವದೇನಯ್ಯ ಕಾರಣಿಕ ಪುರುಷನೊಳಗಿರಲು ಅಲೆವುದಕೆ ಕಾರಣವ 
ಹೇಳು (ಸರ್ವಜ್ಞ. ೩೭೫). [ಕಾರಣಿಕ + ಪುರುಷ) 

ಕಾರಣಿಕೆ (ನಾ). ಮಹಿಮೆ ; ಮಹಾತ್ಮ್ಯ; ಅದ್ಭುತ ಶಕ್ತಿ."ಕಾರ್ಯ 
ಕಾರಣಿಕೆ? ಪರಾ. [ಕಾರಣ, * ಇಕೆ! ತುಳು. ಕಾರಣಿಕ, ಕಾರ್ಣಿಕೊ] 

ಕಾರಣೀಕ (ನಾ). ಜ ಕಾರಣಿಕ. ೩. ಭೂತಳದೊಳಿಹ ಕಾರಣೀಕರ 
ನೀತರದಲವರಿಗುಚಿತಜ್ಞಾನ ಮಾರ್ಗದಲಿಓತು ಸದ್ಯೋನ್ಮುಕ್ತರೆನಿಸಿದನು 
(ಪ್ರಭುಲೀ. ೨೦-೪೪). [ಸಂ. ಕಾರಣಿಕ] 

ಕಾರಣ್ಣೆ ಕಾರಳೆ, ಕಾರುಳಿ, ಗಾರಣೆ (ನಾ). ಮನೆಯಗೋಡೆಗೆ 
ಕೆಳಭಾಗದಲ್ಲಿ ಬಣ್ಣದಿಂದ ಎಳೆಯುವ ಗೆರೆ; ಮೇಜುಕಟ್ಟು: 
ಕತ್ತುರಿಯ ಸಾರಣೆಯಿಂ ಕುಂಕುಮದ ಕಾರಣೆಯಿಂ (ನಂಬರ. ೧೦-೫೮) ; 
ಮಾಂಸದ ಭಿತ್ತಿಗೆ, . . ರಕ್ತದ ಸಾರಣೆ, ಮಜ್ಜೆಯ ಕಾರಣೆ (ಅದವ. ೩೩); 


ಕಾರಣೆ 


ಕುಂಕುಮದ ರೆಸಗಳ ಕಾರಣೆಯ ನವಚಿತ್ರಪತ್ರದ ಬಹಳ ಭಿತ್ತಿಗಳ 

ರಕ್ತ ಚಂದನದಲ್ಲಿ ಸಾರಣೆಕಾರಣೆ (ಭರಚ. 
೨೦-೧೨೬) ; ರಂಗುಕಾರಣೆಯಿಡುವ ನಾರಿ ಇಲ್ಲ (ಅರುಣ. ೧೫). 
ಕಾರಳೆ: "ಕಾರಳೆಗೊಳಿಸು? ಪರಾ. *ಾರುಳಿ; ಸಾರಣೆಯ 
ಕಾರುಳಿಯ ರಂಗವಲಿಯ ಪೂವಲಿಯ ಕೇಸರದೊಳ್‌ (ಅನಂಪು. ೬-೪೧ವ). 
ಗಾರಣೆ : (೪). [2] 

ಕಾರಣ್ಕೆ (ನಾ). ಹಿಂಸೆ; ಯಾತನೆ: (4). (ಸಂ. ಕಾರಣಾ] 

ಕಾರಣೆಗೊಳ್‌ (ಕ್ರಿ). ಕಾರಣೆಯನ್ನು ಇಡು; ಕಾರಣೆಯಲಂಕಾರ 
ಮಾಡು: ಕಾರಣೆಗೊಂಡು ಕುಂಕುಮದಿಂದ ಸಾದಿನ ಸಾರಣೆಯನು 
ಮಾಡಿದರು (ಅಂಜಚ. ೫-೬೧) ; ಕಾರಣೆಗೊಂಬುದು ಕೇರಿಗಳನು ಸರ್ವ 
ನಾರಿಯರತಿಸಂಭ್ರಮದಿ (ಅಂಜಚ. ೧೧-೨೬೮). [ಕಾರಣೆ * ಕೊಳ್‌] 

ಕಾರತಯ (ನಾ). (?): ಪೇಳುವೊಡೆ ಕೇಮಿ ಆರಯೆ ಮುದ್ಮಣಂ 
ಪಯಣ ಮೂಲಿತಿ ಪರಯ ಮಾರಯಕಾಳ ತಿಮ್ಮ ಸಗಾಳ ಮೇಲೊಂ 
ದಜಕಿಂ ಹತ್ತು ದೆಶಕಂಸ ಕಾರತಯನಗರೆಯಾಗಿ ತೇಯುಂ [ಪಾಠಾಂ. 
ತಾರೆತೆಯನಗರಿಯಾಗಿತೆಯಂ] (ಮಂಗರಾ. ೧೦೨-೪). [?) 

ಕಾರತುಂಡು (ನಾ). ಒಂದು ಸ್ಥಳದ ಹೆಸರು: ಭೈರವದೇವಗಳಿಗೆ 
ಪ್ರಿತ್ತಿ ೧ಕ್ಕಂ ಕಾರತುಂಡು ೪೦೦ ಅಡಕೆಯಮರ (ಎಕ. ೪11, ತೀರ್ಥಹ. 
೧೩೫-೩೨; ?). [?] 

ಕಾರದಾಣಿ; ಖಾರದಾಣಿ (ನಾ). ಹುರಿದು ಅಥವಾ ಕರಿದು ಉಪ್ಪು 
ಕಾರ ಬೆರಸಿದ ದಾಣಿ; ಉಪ್ಪುಕಾರಹೆಚ್ಚಿದ ಸೇವು: ಕಾರದಾಣಿ, 
ಚಕ್ಕುಲಿ ಮುಂತಾದ ರಾಜಸ ಮತ್ತು ತಾಮಸ ಅಹಾರೆಗಳಿಂದ ಅದಷ್ಟು 
ದೂರಾಗಿರ್ರಿ (ಬ್ರಹ್ಮಜೀ- ೧೩೮). ಖಾರದಾಣಿ: ದೊಡ್ಡ ಪರಾತದಲ್ಲಿ 
ದೊಡ್ಡ ದೊಡ್ಡ ಒಟ್ಟಿದ ಖಾರದಾಣಿಯ ರಾಶಿ! (ವೈನಿ. ೧೫೩). 

[ಕಾರ್ಯ + ದಾಣಿ (ಎ ದಾನ್ಸಿ)] 

ಕಾರಪಕೆ, ಕಾರಹಕ, ಕಾರೋಪಕ (ನಾ). ದೇವಾಲಯ ಅಥವಾ 
ಇತರ ಕಟ್ಟಡಗಳನ್ನು ಮಾಡಿಸುವವನು; ಕಾರ್ಯನಿರ್ವಾಹಕ : 
ನಿರುಗುನ್ಹ್ನ ಶೆಟ್ಟಿಯುಂ ಮಣಿಯಬ್ಬೆಯುಂ ಇವರಿಬ್ಬರು ಕಾರಪಕರಾಗಿ 
ಗೆಯ್ಸಿದರ್‌: (ಎಕ. 126, ಹೊಸಕೋ. ೧೦-೨೦ ; 1023). ಕಾರಹಕ : 
ಮಹಾಪ್ರಧಾನಂ ಸಂಧಿವಿಗ್ರಹಿ ಸಿಂಗರಸರ ಕಾರಹಕ ಸಿಂಗೆಯನಬ್ಬೆ 
ನಾಲಿಕಬ್ಬೆ ಭೀನರಸನಾಳ್ಕೆಯ ಚಿಜ್ಮ ಕೂರಲಗಳಿಸಿದ ಕೆಟ್‌ (ಸೌಇ.x-, 
೨೨೭-೧೩ ; 1137). ಕಾರೋಪಕ: ಓರಂದಮಾಗಿ ತರದಿಂ ತಾರಾಧ್ವ 
ಕ್ಕೊಗೆದ ತದ್ಮ್ಯಜಾಳಿ ಕುಬೇರಂ ಕಾರೋಪಕನೆನೆ ಬಳೆದಶಚೀರಮಣನ 
ಪುಣ್ಕಫಲದ ಬೆಳೆಗೈೆ ಯೆನಿಕುಂ (ಚಂದ್ರಪು.೧೫-೭೩). [೮.ಸಂ..ಕಾರಾಪಕ] 

ಕಾರಜಾರ "ಕಾರಭಾರ' ನೋ. 

ಕಾರಜಾರು "ಕಾರಭಾರ' ನೋ. 

ಕಾರಭೆತ್ತ "ಕಾರುಬತ್ತ' ನೋ. 

ಕಾರಭಾರೆ, ಕಾರಬಾರ, ಕಾರಬಾರು, ಕಾರಭಾರು, ಕಾರುಬಾರು, 
ಕಾರುಭಾರ, ಕಾರುಭಾರು (ನಾ). ಆಡಳಿತ; ಕಾರ್ಯಭಾರ; ಅಧಿ 
ಕಾರ; ವ್ಯವಹಾರ: ಹೆಣ್ಣು ಮಕ್ಕಳಿಗೇಕೆ ಕಾರಭಾರ (ಜೀವರಂ. ೧೬) ; 
ನನಗೆ ತಿಳಿಯದೆ ಇಂಥ ಕಾರಭಾರ ನಡೆಯಬಾರದು (ರಂಗಕ. ೨೦); 
ಹದಿನೆಂಟು ಜಾತಿ ಹದಿನೆಂಟು ನೀತಿ ಹದಿನೆಂಟು ಕಾರಭಾರ ( ಸೂರ್ಯಪಾ. 
೫೩-೯). ಕಾರೆಬಾರೆ: ಅವರು ಸಾರಸ್ವತ ಪ್ರಸಾದದ ಮೊಗಸಾಲೆಯಲ್ಲಿ 
ಕುಳಿತು. . . ಕಾರಬಾರ ನಡೆಸುತ್ತಾರೆ (ನಿಬಂಧ. 17, ೨೭೧); ಕಲ್ಲಪ್ಪನ 
ಕಾರಬಾರ (ಅಶೋಕ. ೧). ಕಾರಬಾರು : ಅಲ್ಲಿ ಗಂಗಳ್ಳೆಯ ತಮ್ಮ 
ಬಾಳಪ್ಪನ ಕಾರಬಾರು (ಒಡ್ಡಿ ಉ. ೧೫). ಕಾರಭಾರು: ಮೇಲೆ 
ವಿವರಿಸಿದೆ ಕಾರಭಾರನ್ನು ನೆನೆದರೆ ನನಗೇನು ಹೆಮ್ಮೆ ಇಲ್ಲ (ಕೆಲನೆ. ೩೬೩). 


(ಕುವ್ಯಾವಿ. ೧೦-೪೮) ; 


ಕ ೧೭೩೪ 


35 


40 


45 


ಕಾರರಳು 


ಕಾರುಬಾರು : ರಾಗ ಲೋಭದಿ ಮುಳುಗಿ ಮುಂದಣ ಕಾರುಬಾರುಗಳೆ 
ಜಿಯೆ (ಹರಿಸಾ. ೫೫) ; ಅಡಿಗೆಮನೆ ಒಳಗೆ ಕಾರುಬಾರು ನಡೆಸುವವಳು 
ಚಿಕ್ಕಮ್ಮ (ಹೊಸಕ್ತಿ. ೨೪೯); ಇಷ್ಟೆಲ್ಲ ಕಾರಬಾರು ನಡೆಸಿದವರಾರು 
(ಪುನರು. ೧೦೧). ಕಾರುಭಾರ : ಊರಲ್ಲಿ ಅವನ ತಂದೆ ಮುಂದಾಳಾಗಿ 
ಕಾರುಭಾರ ಮಾಡುತ್ತಿರುವಾಗ (ಕಂಗರೋ. ೨೮). ಕಾರುಭಾರು: 
ಮನೆಯಲ್ಲಿ ಮುದುಕಿಯ ಆಟವೇನೂ ನಡೆಯುತ್ತಿರಲಿಲ್ಲ. ಎಲ್ಲಾ 
ಅವಳ ಸೊಸೆಯದೇ ಕಾರುಭಾರು (ನಾಪೋಲೀ, ೧೫೨). 
[ಮರಾ. ಕಾರಭಾರ; ಪಾರ. ಕಾರೋಬಾರ್‌. / ಸಂ. ಕಾರ್ಯ ಭಾರ] 

ಕಾರಭಾರಿ, ಕಾರುಬಾರಿ, ಕಾರುಭಾರಿ (ನಾ): ೧. ಕಾರ್ಯ 
ನಿರ್ವಾಹಕ; ಆಡಳಿತಗಾರ: ನಾನು ರಾಮಪುರದ ಬಾಬೂರಾಯರ 
ಕಾರಭಾರಿಯಾಗಿದ್ದೇನೆ (ರತ್ನಗೋ. ೫೫) ; ಕಾರಭಾರಿಗಳು ಸರಕಾರದ 
ಡಾಕ್ಟರರೊಡನೆ ಬರುವರು (ಹೊಸಂಸಾ. ೯೫) ; ಸನ್ನಿಧಿಯಲ್ಲಿ ಕಾರಭಾರಿ 
ಗಳಾಗಿದ್ದ ... . ವಿರೂಪಾಕ್ಷಶಾಸ್ತ್ರಿಗಳವರಿಂದ ವೀಣಾವಾದನ ಮಾಡಿಸುತ್ತ 
(ಗುರುದ. ೨೩). ೨. (ಆಲಂ) ಉಪದ್ವ್ಯ್ಯಾಹಿ; ಅಧಿಕಪ್ರಸಂಗಿ : ನಿನಗೆ 
ಗಂಟುಬಿದ್ದ ಬೀಗ ನಿನಗಿಂತಲೂ ಕಾರಭಾರಿಯಾಗಿದ್ದ (ಮುಂಗಾಮು. ೧೦). 
ಕಾರುಬಾರಿ: ೧. ಮಂತ್ರಿಗಳಿಗೆ ನಾನಾ ಇಲಾಖೆಗಳ ಕಾರುಬಾರಿಗಳೂ, 
ಆ ಕಾರುಬಾರಿಗಳಿಗೆ ಕೈಕೆಳಗಿನ ನೌಕರರೂ ಜವಾಬು ಕೊಡಬೇಕಾದವರು 
(ರಾಜ್ಯ ಶಾ. ೧೦೨). ಕಾರುಭಾರಿ: ೨. ಅಂಥ ಇಂಥವರಲ್ಲ, ಮಹಾ 
ಕಾರುಭಾರಿಗಳು (ಆಳನಿ. ೬೮). 

[4- ಮರಾ. ಕಾರಭಾರೀ. / ಸೆಂ. ಕಾರ್ಯಭಾರಿನ್‌] 

ಕಾರಭಾರು "ಕಾರಭಾರ? ನೋ. 

ಕಾರಭೋಗ (ನಾ). ಒಂದು ಬಗೆಯ ಬತ್ತ (?): ಖಂಡುಗ ಸಹ 
ಕಾರಭೋಗ ೧ಕೆ ಖಂ೧ಕೆ (ಸೌಇಎ. ೧೯೩೪ ಪುಂಗನೂ. ೧೫೭-೬ ; 1426). 

[ಕಾರ್ಡ್‌ + ಭೋಗ್ಯ] 

ಕಾರಮಜ್ಜಿಗೆ (ನಾ). (ಉಕ) ಮಜ್ಜಿಗೆ ಸಾರು; ಪಳಿದ್ಯ : ಇಂದು 

* * * ಮಾಡಿದ ಕಾರಮಜ್ಜಿಗೆಯನ್ನೆ ಮರೆತುಬಿಟ್ಟಿದ್ದಾಳೆ (ಕ್ರಿತಿಜ. ೯೮). 
[ಕಾರ್ಯ *- ಮಜ್ಜಿಗೆ] 

ಕಾರಮಣಿ, ಕಾರಾಮಣಿ (ನಾ). ಅಲಸಂದೆ; ತಡಗುಣಿ: ಅರ್ಥಸೇರು 
ಕಾರಮಣಿ ತೆಗೆದುಕೊಂಡು ಬಾ (ರೂಢಿ). ಕಾರಾಮಣಿ : ಇವೊತ್ತು 
ನಮ್ಮ, ಮನೆಯಲ್ಲಿ ಕಾರಾಮಣಿ ಸಾರು (ರೂಢಿ). 

(ದೇ. ॥ ತಮಿ. ತೆಲು. ಕಾರಾಮಣಿ] 

ಭಾರೆಮಳೆ "ಕಾರ್ಮಣಟಕ್‌'? ನೋ. 

ಕಾರಮಿಂಚು "ಕಾರ್ಮಿಂಚು' ನೋ. 

ಕಾರಮುಗಿಲ್‌ "ಕಾರ್ಮುಗಿಲ್‌' ನೋ. 

ಕಾರಮುಗಿಲು "ಕಾರ್ಮುಗಿಲ್‌ ನೋ. 

ಕಾರಮೇಘಥು "ಕಾರ್ಮೇಘ' ನೋ. 

ಕಾರಯಿತೃ (ನಾ). ೧. ಕೆಲಸ ಮಾಡಿಸುವವನು: ಸೇನೆಯ 
ಮೂಲಕವಾಗಿ ಯುದ್ಧ ಮಾಡುವ ರಾಜನನ್ನು ಯುದ್ಧ ಮಾಡುವವನು 
ಎನ್ನು ವರು. ಹೀಗೆ ಕಾರಯಿತೃವಿನಲ್ಲಿ ಕರ್ತೃತ್ವವನ್ನು ಹೇಳುವ ಮಾತನ್ನು 
ಪ್ರಯೋಗಿಸುವುದುಂಟು (ಬ್ರ ಹ್ಮ ಭಾ. ೨೭೮). ೨. ಕೆಲಸಕ್ಕೆ ಇಟ್ಟು 
ಕೊಳ್ಳುವವನು, --ನೇಮಿಸಿಕೊಳ್ಳುವವನು. (ಸಂ. 

ಕಾರೆಯಿತ್ರೀ (ನಾ). ಕೆಲಸಮಾಡಿಸುವವಳು : ಪ್ರತಿಭಿಗೆ "ಕಾರಯಿತ್ರೀ' 
ಎಂಬ ಹೆಸರನ್ನು ರಾಜಶೇಖರನು ಕೊಡುತ್ತಾನೆ(ಛಾರಮಿಾ.೧೫೯). [ಸಂ.] 

ಕಾರರಳು (ನಾ). ಚರ್ಮದಮೇಲಿನ ಕರಿಯ ಚುಕ್ಕೆ, ಗುರುತು: 
ಕೂದಲುಳ್ಳ ಒಂದೇ ಒಂದು ಕಾರರಳಿನ ಕೆನ್ನೆ (ಪುನರು. ೧೪). 
"ಕಾರೆಳ್ಳು' ಪರಾ. [< ಕಾರೆಳ್ಳು) 


ಕಾರಲಗು 


ಕಾರಲಗು (ನಾ). ೧. ಕಪ್ಪುಖಡ್ಗ. ೨. ಕಪ್ಪುಬಾಣ (?): ಇದು 
ಟೋರರದೃಶ್ಶಾ ೦ಜನಮಿದು ವೃದ್ಧಾಂಗನೆಯರೆಸೆವ ಪಲಿತೌಷಧಮಿಂತಿದು 
ಕಾಮನ ಕಾರಲಗೆನಿಸಿದುದಪದೃ ಕ್ಸಾರಮಂಧಕಾರನುಪಾರಂ (ಚಂದ್ರಪು- 
೮-೨೦). [ಕಾರ್‌ + ಅಲಗ್ಗು] 
ಕಾರಲವಣ (ನಾ). ಕರಿಯ ಉಪ್ಪು: ಕಾರಲವಣ ನಿಸಿದ್ಧವೆಂದು 
ಬಿಟ್ಟು ಮತ್ತೆ ಬಿಳಿಯ ಲವಣವ ಬಳಸೂದು (ಏಲೇಶ್ವ. ೭೨). 
[ಕಾರ್ಕ್‌ + ಲವಣ] 
ಕಾರವಟ್ಟ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಿಸೆ (?) : ಮೊನೆ 
ಯೊಳು ಕಡುಗ ಕಾರವಟ್ಟಂ [ಪಾಠಾಂ. ವಾಟಂ] ಚಂಕ ತಟವದ್ದಳಂ 
ಪೊರಂಗಳೆಂಬಡ್ಡ ವೊಯಿಲಿಂ ನಿವಾರಿಸುತಿರ್ದರು (ಸೋಮ. ೫-೧೫). [?] 
ಕಾರವಾನ್‌, ಕಾರವಾನ (ನಾ). ೧. ಮರುಭೂಮಿಯಲ್ಲಿ ಯಾತ್ರೆ 
ಹೊರಟ ಪ್ರಯಾಣಿಕರ ಅಥವಾ ವ್ಯಾಪಾರಿಗಳ ತಂಡ: ಇದೋ 
ಇಲ್ಲಿ ನಡೆದಿದೆ ಬಾಳಿನ ಕಾರವಾನ್‌! ಇಂದು, ಇಲ್ಲಿ, ನಾಳೆ ಅಲ್ಲಿ, 
ಸಾಗಿದಾ ಕಾರವಾನ್‌ (ಕಾರವಾ. ೧೬). ಕಾರವಾನ: ೨. ವ್ಯಾಪಾರಿ: 
ಶನಿರಾಜನು ಮಾಯಾವೇಷನನ್ನು ಧರಿಸಿ ಕಾರ ವಾ ನ ನಾಗಿ ಬಂದನು 
(ಶನಿಮಾ. ೭). 
[«- ಅರ. ಪಾರೆ, ಕಾರವಾನ್‌. / ಇಂ. caravan] 
ಕಾರವಾನ "ಕಾರವಾನ್‌? ನೋ. 
ಕಾರವಿ (ನಾ). ೧. ಹಿಂಗಿನ ಗಿಡ, ಎಲೆ. ೨. ಮಯೂರ ಶಿಖಿ 
ಎಂಬ ಗಿಡ. ೩. ಸಬ್ಬಸಿಗೆ; ಸದಕುಪ್ಪಿಗಿಡ: ಕಾರವೀ ಮರದ 
ಹೂ - ಇವು ತೊಗರೀಜೇನುನೊಣಗಳಿಗೆ ಅತಿಪ್ರಿಯ (ಕಭಾಗೆ. ೬೫). 
೪. ಕರೀಜೀರಿಗೆ ಗಿಡ. [ಸಂ. ಕಾರವೀ] 
ಕಾರವ್ಮಿ, ಕಾರಿವಿ, ಕಾರುವೆ (ನಾ). ಒಂದು ಬಗೆಯ ಒರಟಾದ 
ಕೆಂಪು ಹತ್ತಿಯ ಬಟ್ಟಿ: ಆ ಪಟಗಳನ್ನು ಕಾರವಿಯಿಂದಾಗಲಿ ಪಡಮ 
ದಿಂದಾಗಲಿ ಮಾಡಿರುತ್ತಾರೆ (ಮುಂಬಯಿ. ೩-೧೧೩). ಕಾರಿವಿ : (ಕಿ). 
ಕಾರುವೆ : (ಕ). 
[+ ಪಾರೆ. ಖಾರಾ; ಹಿಂ. ಖಾರುಆ ; ಮರಾ. ಖಾರವಾ] 
ಕಾರವಿಡು (ಕ್ರಿ). ಕಾರವನ್ನು ಇಡು, ಹಾಕು: ಅರಿಗಾದರು 
ಸತಿಯು ಮೀರಿ ಚೆಲುವಾಗಿರಲು ಆರಜಕಿಯರೆಂದು ಸಾರಿದರೆ ಕಣ್ಣೊಳಗೆ 
ಕಾರವಿಟ್ಟಂತೆ (ಸರ್ವಜ್ಞ. ೧೭೯೪). [ಕಾರ + ಇಡು] 
ಕಾರವೇಲ್ಲ (ನಾ). ಹಾಗಲಬಳ್ಳಿ : (8). [ಸಂ.] 
ಕಾರಸಿ "ಕಾರಸೆ' ನೋ. 
ಕಾರಸಿಗೆಡ್ಗೆ (ನಾ). ಒಂದು ಮೂಲಿಕೆ: “ಇಂದ್ರಿ - ಕಾರಸಿಗೆಡ್ಡೆ 
(ಓಷಧಿ. ೧೩). ` [ಕಾರಸಿ (ಆ ಕಾರಸೆ) + ಗೆಡ್ಡೆ(ಆ ಗಡ್ಡೈ)] 
ಕಾರಸೆ, ಕಾರಸಿ (ನಾ). ೧. ಗುಳ್ಳದ ಜಾತಿಯ ಒಂದು ಬಗೆಯ 
ಸಸ್ಯ; ಕಾರಸೆಯ ಗಡ್ಡೆಯಂ ಪಟನೀರಿಂ ಮುಜುದೊಂಡೆಯೆಳೆಯ 
ಬೇರಂ ಮೇಣ೯ ಸಾವೀರದೆ ನಸ್ಕಂಗೆಯೆ (ಲೋಕೋಪ, ೯-೮೧) ; 
ಸುರವಾರಸುಗಂಧಿ ಕಾರಸೆ ಶ್ರೀಖಂಡಂ (ಗಂಧಂ) ಶರ್ಕರೆಯಂ 
ನೆಯ್ದಿಲ ಗೆಡ್ಡೆಯನರೆದವಜಂ ಕ್ಷೀರವರ್ಶಿಕೆಯನನುನಯದಿಂ (ಅಶ್ವಶಾ. 
೧೦-೧೭). ೨. ನಾಗದಮನಿಯೆಂಬ ಸಸ್ಯ: “ಉರಸೆ ನಾಗದಮನಿ 
ಯಕ್ಕುಂ? (ಮಂಗರಾ. ೪೫-೪೭). ಕಾರಸಿ: ೧. ಕಾರಸಿ ಅಂಚಿಗೆ 
ಬಿಲ್ವದ ಬೇರೀಶ್ವರಿ ಹತ್ತರಿಕ್ಕೆ ಕರಪರ್ಣಿಯಿವಂ ನೀರಿಂ ಕುಡಿಯಿಸೆ... 
ವಿಷಮಂ ಕಳೆಗುಂ (ಖಮದ. ೧೩-೧೪೫); ಕಾರಸಿಯ ಗಡ್ಡೆಯ ಅರೆದು 
ಗುದದಲ್ಲಿ ಪೂಸಲು ಮೂಲವ್ಮಾಧಿ ಹರ (ವಿವೈವಿ. ೧೪೧). [?] 
ಕಾರಸ್ಕಾನ (ನಾ). ೧. ಕೆಲಸ ನಡೆಯುವ ಸ್ಥಳ; ಕಾರ್ಯಸ್ಥಾನ: 
ಅಂಚ ನಂಚನೆ ಚಾಡಿ ಛಿದ್ರ - ದ್ರೋಹಗಳ ಕಾರಸ್ಕಾನ (ತುಂಗಭ. ೧೧). 


೧೭೩೫ 


93 


45 


ಕಾರಾಗಾರ್ಯ 


೨. (ಆಲಂ) ಒಳಸಂಚು; ಪಿತೂರಿ: ಕೃಷ್ಣನ ಕಾರಸ್ಥಾನವನ್ನು 
ತಿಳಿದವರು ನಗದೆ ಇನ್ನೇನು ಮಾಡಬಹುದು (ಕರ್ಣಾಕ. ೩೦೭); ಹೆಣ್ಣು 
ಇರುವ ಪ್ರತಿಯೊಬ್ಬರೂ ನಡೆಸುವ ಕಾರಸ್ಥಾನ ತಾನೆ ಆದು (ದುಂಬಿಕ. ೮). 
[ + ಹಿಂ. ಕಾರಸ್ಥಾನಾ, ಮರಾ. ಕಾರಸ್ಥಾನ್‌] 

ಕಾರಸ್ಥಾನಿ (ನಾ). ಕಾರಸ್ಥಾನ ಮಾಡುವ ವ್ಯಕ್ತಿ: ಗೋದಿ ಇಸ್ಟು 

ಕಾರಸ್ಥಾನಿ ಇದ್ದಳು ಅಂತ . , . ಅನ್ನಿಸಿರಲಿಲ್ಲ (ರಕ್ತಧ್ವ. ೧೧೧). 
[4 ಮರಾ. ಕಾರಸ್ಥಾನೀ] 

ಕಾರಹಕ "ಕಾರಪಕ ನೋ. 

ಕಾರಹಾರಿ (ನಾ). (?): ಸೋರ್ವ ಮದಧಾರೆಯ ಮೆಯ್ಲಿರಿ ಕಾರ 
ಹಾರಿಗಿಟ್ಟಳಮೆನೆ ಬಿಟ್ಟಿನೊಟ್ಟಿ ಯಿಸಿವೇಂಟಿಡೆಯೊಳ್ಲಿರಿಪಲ್ಲಿ ಚಿತ್ರಾಂಗಾ 
ವಳಿಯ ತೆರಳ್ಳೆ ವೆತ್ತ ತೆರೆಸುತ್ತಿದವೊಲ್ಸುಟದೇಜಕಿ ತೋಟಜಕಿದಂ (ಅನಂಪು. 

[7] 

ಕಾರಹುಲ್ಲು (ನಾ). ಮಳೆಗಾಲದಲ್ಲಿ ಬೆಳೆಯುವ ಒಂದು ಬಗೆಯ 
ಹುಲ್ಲು: ನಲೀಮೀನಃ, ಚಿಲಿಚಿಮಃ -ಕಾರಹುಲ್ಲಿನೊಳು ತಿರುಗುವ 
ಮೀನಿನ ಹೆಸರುಗಳು ಅಂದರೆ ಜಂಬುಮಾನು, ಹುಲ್ಲುಮೀನು 
(ಸಿದ್ಧಾಂತಿ. ೭೩). [ಕಾರ + ಹುಲ್ಲು (ಆ ಫುಲ್‌) 

ಕಾರಳಗ (ನಾ). ಬಿಳಿ ಮತ್ತು ಕಪ್ಪು ಮಿಶ್ರವಾದ ಮೈಬಣ್ಣ ವುಳ್ಳ 
ಕುದುರೆ: ತಳ್ಳೊಯ್ಯೆ ಕರ್ಪು ನೇರ್ಪಿಂ ಬೆಳ್ಳಿನ ಮೆಯ್ಕೊಳ್‌ ತುರಂಗಮಂ 
ಕಾರಳಗಂ (ಅಶ್ವಶಾ. ೨-೧೬). [ಕಾರ್ಕ್‌ *- ಅಳಗೆ] 

ಕಾರಳೆ "ಕಾರಣ? ನೋ. 

ಕಾರಳೆಗೊಳಿಸು (ಕ್ರಿ). ಕಾರಣೆಮಾಡಿ ಅಲಂಕರಿಸು : ದಿವಾಕರ 
ನುದೆಯದೊಸಗೆಗಿಂದ್ರಂ ದಿಗುಭಿತ್ತಿಯಂ ಕುಂಕುಮಪಂಕದಿಂ ಕಾರಳೆ 
ಗೊಳಿಸಿದನೆಂಬಂತೆ [ಪಾಠಾಂ. ಕಾಲ್ವಳಿಗೊಂಡಂತೆ] ಸಂಜೆಗೆಂಪು ರಂಜಿಸೆ 

[ಕಾರಳೆ (೮. ಕಾರಣೆ) 4 ಕೊಳ್‌, + -ಇಸ್ಕು]) 

ಕಾರಳ್ಳು (ನಾ). ಒಂದು ಗಿಡದ ಹೆಸರು : “ವಿಲಪತ್ರಂ - ಕಾರಳ್ಳು? 
(ಓಷಧಿ. ೧೫೬). [1] 

ಕಾರಜಂವು (ನಾ). ವಿವೇಚನೆಯಿಲ್ಲದ ಜ್ಞಾನ; ಅಜ್ಞಾನ: 
ಕಳವೆಂಬ ಕಾರಜಾವಿನೊಡೆತನಂ ಅಳವೆಂ ಬ ಅರ್ಪನೆಳಸಿದರೊಳಿಲ್ಲ 
(ಕುಟಳ್‌. ೨೯-೭). [ಕಾರ್ಕ್‌ + ಅಜಾವು] 

ಕಾರಅಕ (ನಾ). ಕರಿಯಬಂಡೆ, ಕಲ್ಲು: ಕರಡಿಕುಜುಕಿ ಮೇಲ 
ಕಾರಟ್‌ ಎ ವಿಗ್ಗನಲೆ ಕುನ್ಹಕು೯ಜುಕಿಯೆ ಮೂಡೈ ಒಲಿ ಎ 
(ಎಕ. ೫ (5), ಚಿಕ್ಕಬ. ೬೬-೨೧; 850). [ಕಾರ್‌ + ಅಜ್‌] 

ಕಾರಾಂಜಿ "ಕಾರಂಜಿ? ನೋ. 

ಕಾರಾಂಧ (ನಾ). ದಟ್ಟವಾದ ಕತ್ತಲೆ; ಕಗ್ಗತ್ತಲೆ: ಕಾರಾಂಧದೊಳು 
ಈಗ ದಾರೀಯ ನೋಡೆ ಬನದಿ ತೋರಾದು ಕಣ್ಣಿಗೆ (ಹಮಚ. ೬೧). 

[ಕಾರ್ಕ್‌ 4 ಅಂಧ] 

ಕಾರಾಕಳ್‌ (ನಾ). ಕರಿಯಬಣ್ಣದ ಹಸು: ತುಣುಗಳೊಳ್‌ ಕಾರಾಕಳ್‌ 
ಪಾಲುಳ್ಳುದು (ಶಬ್ದಾನು. ೨೨೩ ಪ್ರಯೋ). [ಕಾರ್ಕ್‌ * ಆಕಳ್‌) 

ಕಾರಾಗಾರ, (ನಾ). ಕಾರಖಾನೆ; ಕಾರ್ಯಾಲಯ: ಹತ್ತಾರು 
ಸಾವಿರ ಪ್ರಾಣಿಗಳು ಒಮ್ಮೆ ಕೂಗಿದರೆ ಅವುಗಳ ಶಬ್ದ ನೂರು ಕಾರಾ 
ಗಾರಗಳ (1೦೯೬೩೫೦೧) ಸಬ್ಬದಷ್ಟಾಗುತ್ತದೆ (ಪ್ರವಾಇ. 1, ೨೭೦). 

[€ ಸಂ. ಕಾರ್ಯಾಗಾರ] 

ಕಾರಾಗಾರ್ಯ (ನಾ). ಕತ್ತಲೆಮನೆ; ಸೆರೆಮನೆ; ಕಾರಾಗೃಹ; 
ಜೈಲು: ಹಿಂಹಾಗಾರಂ ಕಾರಾಗಾರಮೆಂಬ ಶಬ್ದಂಗಳ್ಳೆ ಬಹುಳದಿನೀ 
ಲಕ್ಷಣಮಿಲ್ಲ (ಶಮದ. ೨೯೫ ಪ್ರಯೋ); 
ದ್ವಾರವನ್ನು ಕಂಡಾಗ (ಆಗಸ್ಟ. ೩). 


೧೧-೨೩). 


(ಕಾದಂಉ. ೪೨೯). 


ಕಾರಾಗಾರದ ಆ ಮಹಾ 
[ಸಂ. (ಕಾರಾ + ಆಗಾರ)) 


ಕಾರಾಗೃಹ 


ಕಾರಾಗೃಹ (ನಾ). ೧. -ಕಾರಾಗಾರ್ಕ : ಪ್ರಸೂತಿಯಕ್ಕುಂ ವಧೂಟ 
ಕಾರಾಗೃಹದೊಳ್‌ (ಜಾತತಿ. ೪-೨೧). ೨. ಸೆರೆಮನೆಯ ವಾಸ; ಬಂದಿ 
ವಾಸ; ಜೈಲು: ಅವನಿಗೆ ಎರಡುಸಲ ಕಾರಾಗೃಹನಾಗಿತ್ತು 
(ಮಲೆನಾ. ೮೬). [ಸೆಂ. (ಕಾರಾ + ಗೃಹ)] 
ಕಾರಾಗೃಹವಾಸೆ (ನಾ). - ಕಾರಾಗೃಹ. ೨: ಇವನು ಕಳ್ಳನಾದರೆ 
ಕಾರಾಗೃಹವಾಸವಿಲ್ಲ (ಜೀವಾತ್ಮ. ೨೬೬) ; ಇಂಡಿಯಾಕ್ಕೆ ಬರುವಾಗಲೂ 
ನಾನು ಹಂಟಿರ ಕಿ ಸೆಯ ಕಾರಾಗೃಹವಾಸದಲ್ಲೇ ಇರಬೇಕಾಗಿತ್ತು 
(ಕಂಬಹು. ೧೦೦), (ಕಾರಾಗೃಹ + ವಾಸ್ಯ) 
ಕಾರಾಚೆ (ನಾ). ಕರಿಯ ಆಚದ ಮರ: ಹೊನ್ನೆ ಚಿನ್ನೆ ಕವಳಂ 
ಕಾರಾಚಮಾಚಂ ಪುಲಿಂಗಿಲೆರಂ (ರಾಜಕೇ. ೫-೫೬) ; ಕಾರಾಚ ಕಗ್ಗಲಿ 
ಕಂಚಿನಾಳಮರ ಸೂರಮಾರ್ಗವ ತಡೆದಿಹವು (ಕಂನನಿ. ೧೮-೩೭); 
ಬಿರುಗಾಳಿಯು ಕಾರಾಚದ ಮರವನ್ನು ಕೆಡಹುವಂತೆ (ಕೃವಾಉ. ೯೦). 
[ಕಾರ್‌ ೬ ಆಚ] 
ಕಾರಾಚಿ (ನಾ). ಒಂದು ಜಾತಿಯ ಮರೆ: (ಮೈಔಗಿ. ೪೨-೮೨೬). [7] 
ಕಾರಾಟಿ (ನಾ). ರಾತ್ರಿಯ ಆಟಿ; ರತಿಕ್ರೀಡೆ (?) : ಕಾರಾಟ ಕರ್ದು 
[ಪಾಠಾಂ. ಕದ್ರುಕಿ) ನೊಯ್ಯಾರ ಚುಂಬನಗಳ ಮೇರೆ (ಭೈರವೇ. ೨-೭೮). 
[ಕಾರ್ಕ್‌ + ಆಟ] 
ಕಾರಾದಂಡ (ನಾ). ಸೆರೆಮನೆಯ ಶಿಕ್ಷೆ; ಜೈಲುವಾಸದ ಶಿಕ್ಷೆ: ತನಗೆ 
ಯಾವಜ್ಜೀವನ ಕಾರಾದಂಡವಾಗಲಿದೆಯೆಂದು, ಅದು ಮುಗಿದ ಮೇಲೆ 
ಗಲ್ಲಿನ ಹುಕುಮು ಹೊರಬದೆಯೆಂದು (ಇಪ್ಪಕ. ೬೪). 
(ಸಂ. (ಕಾರಾ + ದಂಡ)] 
ಕಾರಾಮಣಿ "ಕಾರಮಣಿ' ನೋ. 
ಕಾರಾಲಿಯ (ನಾ). ಕಾರ್ಯಾಲಯ: ವರ್ದ್ವಮಾನ ದೇವರು ಹೊಯ್ಸಳ 
ಕಾರಾಲಿಯದಲು ಅಗ್ರಗಣ್ಯರು, ಸನ್ಮಸನದಿ ಮುಡಿಪಿದರ್‌ (ಮೈಆರಿ. 
೧೯೨೯, ೪೧-೧೦ ; 11ನೆಯ ಶತ). [ಆ ಸಂ, ಕಾರ್ಯಾಲಯ) 
ಕಾರಾವರ (ನಾ). ಚರ್ಮದ ಕೆಲಸ ಮಾಡುವವನು; ಚಮ್ಮಾರ : 
(ಕಿ). [ಸಂ.] 
ಕಾರಾವಾಸ (ನಾ). ಸೆರೆ; ಜೈಲುವಾಸ : ಅನರು ಕೊನೆಯವರೆಗೂ 
ಗಟ್ಟಿ ಗರಾಗಿ ಉಳಿದು ಕಾರಾವಾಸವನ್ನು ಅನುಭವಿಸಿದರು (ಕರವೀ. ೬೧). 
[ಸಂ. (ಕಾರಾ + ವಾಸ)] 
ಕಾರಾಸೇನೆ (ನಾ). - ಕಾರದಾಣಿ: ಜಾತ್ರೆಯಲ್ಲಿ ಕಡ್ಲೆ ಪುರಿ ಮತ್ತು 
ಕಾರಾಸೇವೆಕೊಂಡು ಬಂದರು (ರೂಢಿ). [ಕಾರ + ಸೇವೈ] 
ಕಾರಾಳುಮೆ "ಕಾರಾಳ್ಮೆ' ನೋ. 
ಕಾರಾಕ್ಮೆ, ಕಾರಾಳುಮೆ (ನಾ). ಬೇಸಾಯದ ಹಕ್ಕು; ಉಳುವ 
ಅಧಿಕಾರ: ಶಿವಮಾರಣಕ ಅಪ್ಟ ಕುಣುಂಗಿಲ್ಲಾಡಾಳೆ ಬಿಸಿಗೂರುಳ್ಬಾಲ್ವಿ 
ಪ್ರಜಿಗೆಲ್ಲಂ ಕೊಟ್ಟೊದು ಕಟ್ಟಾಣಿ ಮರ್ಯಾದಿ ಕಾರಾಳ್ಮೆಗೊಟ್ಟಾರ್‌ 
(ಎಕ. 1x, ಮಾಗಡಿ. ೧೨೬-೫; 800). ಕಾರಾಳುವಮೆ : ಪಡುಮಲ 
ದೇವಿಯರ ಕಯಿಂದೆ ಕಾರಾಳುಮೆ ಮೂಲವ ಕೊಂಡರಾಗಿ (ಸೌಇಎ. 
೧೯೨೯. ಮಂಗಳೂ. ೪೬೫-೨೨; 1312); ತೆಂ[ಮ] ಕಾರಾಳುಮೆಯಲಾ 
ಬಹೆಂಥಾ (ಸೌಇಎ. ೧೯೨೯, ಮಂಗಳೂ. ೪೬೫-೪೧; 1312). 
[«- ತಮಿ, ಕಾರಾಣ್ಮೈ] 
ಕಾರಿ, (ನಾ). ಕರಿಯ ಹೋರಿ, --ಎತ್ತು: ಬಟ್ಟಿಗಡಸು ಕೆಂದ 
ಕಾರಿಯು ಬೆಳ್ಳೆ ನೆಟ್ಟ ಕೊಂಬಿನ ಕಾರಿ ಜಾಲೆ ದಿಟ್ಟಿಸಿ ನೋಡುವ ಪಸು 
ಗಳು ಎಸೆದುವು ಪಟ್ಟಿಯ ಸೀರೆಯಂದದಲಿ (ಕವಿಚ. 11, ೧೦೬ 
ಮಾದೇಶ್ವರ ಸಾಂಗತ್ಯ) ; ಹಂಡೆ ಕೆಂದಗಳಿಲ್ಲ ಹುಂಡಿ ಕಾರಿಗಳಿಲ್ಲ ಗಂಡ 
ರಿದ್ದೊಬ್ಬ ಮಗನಿಲ್ಲ ಸೂಳೆಗೆರಡಂಡಿನಾರಂಬ (ಸರ್ವಜ್ಞ. ೧೯೨೬); 


೧೭೩೬ 


pe 


20 


30 


40 


45 


5 


ಕಾರಿಕೆ 


ನೊಗದ ಉಭಯ ಕೊನೆಯಲ್ಲಿ ನೆಲೆಗೊಳಿಸಿ ಎಡಗೋಲಿನಲ್ಲಿ ಕಾರಿಯ 
ಹೂಡಿ (ಕೃಷಿಸ್ರ. ೩೫೫), ತನ್ನ ಕಾರಿಯೇ ಬೇರೆ ಕಾರಿಗಳಿಗಿಂತ ಮೊದಲು 
ಕಂಚವನ್ನು ಮುಟ್ಟಿ ಜಯ ಪಡೆವಾಗ (ಬೆಳುಮ. ೨೧೪). 
[ದೇ. | ತಮಿ, ತುಳು. ಕಾರಿ] 
ಕಾರ್ಮಿ, ಖಾರಿ (ನಾ). ೧. ಜವುಗು ಭೂಮಿ; ಚೌಳುನೆಲ. ೨. ಭೂ 
ಭಾಗದೊಳಕ್ಕೆ ನುಗ್ಗಿದ ಸಮುದ್ರಭಾಗ; ಕೊಲ್ಲಿ: ೩. ಹೊಳೆ 
ದಾಟುವ ಸ್ಥಳ; ಹಾಯ್ಸಡ : (8). ಖಾರಿ: ೨. ಘಟ್ಟದಿಂದ ಬರುವ 
ನದಿಗಳ ನೀರನ್ನು ಸಮುದ್ರಕ್ಕೆ ಬೀಳದಂತೆ ಈ ಮರಳುದಿನ್ನೆಗಳ ಸಾಲು 
ತಡೆದಾಗ ನದಿಗಳು ಹರಡಿಕೊಂಡು ಆಳವಿಲ್ಲದ (ಲಾಗೂನ್‌) ಖಾರಿ 
ಗಳಾಗುತ್ತವೆ (ಭೂವಿವ. ೩೪೫). 
[ದೇ. ॥ ಶಮಿ. ಮಲ. ಕಾರಿ, ತೆಲು. ಕಯ 
ಕಾರ್ಕಿ "ಕಾರೆಸ್ಥಿ ನೋ. 
ಕಾರ್ತಿ (ನಾ). ೧. ಕಾರ್ಯ ;.ಕೆಲಸ. ೨. ಶಿಲ್ಪಿ... [ಸಂ.) 
ಕಾರಿಂಗೆಅಿಕೆ (ನಾ). ಒಂದು ಊರಿನ ಹೆಸರು: ಹೆದರಿಗಟ್ಟವುಂ 
ಕಾರಿಂಗೆಜಿಯುಂ ಸಿರಿಂಗೆಆ್‌ಯುಂ ಇಟ್ಟಿ ಗೆಯುಮಂತು ನಾಲ್ಕುಂ 
ಬಾಡವುಂ (ಎಕ. ೩1, ಚಿತ್ರದು. ೭೬-೨೨; 937). 7] 
ಕಾರಿಕ್ಸ (ನಾ). ಒಂದು ಬಗೆಯ ಸಸ್ಯ: *ಗಂಡೀರಃ - ಮುಂಡುಗಳ್ಳಿ, 
ಬಾಗೆ, ಕಾರಿಕ (ಓಷಧಿ. ೪೫). [1] 
ಕಾರಿಕ್ಕ, ಕಾರೀಕ, ಖಾರೀಕ (ನಾ). ಉತ್ತುತ್ತೆ; ಖರ್ಜೂರ: 
ಅರಿಷಿಣಂ ಕೊಬರಿ ಕಾರಿಕಮಮಕರೆ (ಬದ್ದಕಾ. ೧೩-೪೩). ಕಾರೀಕ: (4). 
ಖಾರೀಕ: ಟಿಂಗಳ್ಳೆ ಸೂರ್ಯಾದವೇಳಯ್ಯ ಸಿದ್ಧರಾಮ ಖಾರೀಕ ಕೈ 
ಸುರ್ಯಾದವೇಳಯ್ಯಾ. (ಮಲ್ಲಿಗೆ. ೪). [4+ ಮರಾ. ಖಾರೀಕ*] 
ಕಾರಿಕನ್ನು? (ನಾ). (ಕರಾ). (ಪಣಿಯ ಜಾತಿಯ ಹೆಂಗಸರು 
ಉಡುವ) ಬಿಳಿಯ ವಸ್ತ್ರ : ಅವಳಿಗೊಂದು ಹೊಸ ಕಾರಿಕನ್ನು ತೆಗೆದು 
ಕೊಡಬೇಕಾಗುವುದಂ ( ಧೂಮಮ. ೨೮). [7] 
ಕಾರಿಕಾಕಾರ (ನಾ). ಶಾಸ್ತ್ರಾರ್ಥವನ್ನು ಶ್ಲೋಕರೂಪವಾಗಿ 
ರಚಿಸಿರುವವನು: *ಈ ತ್ರಿವಿಧ ಭೇದವು ಕಾರಿಕಾಕಾರನು ಮಾಡಿದ್ದೆಲ್ಲ. 
ಇದು ವೃತ್ತಿಕಾರನು ತೋರಿಸಿದ್ದು (ಭಾರಮೀ. ೫೬). ([ಸಂ.] 
ಕಾರಿಕಾಸ್ಥಿತಿ (ನಾ). ಹಿಂಸೆಯ ಸ್ಥಿತಿ: ಯಾತನಾವಸ್ಥೆ (2) : ಎಸೆವ 
ಸಲ್ಲಾಪ ಕಾರಿಕಾಸ್ಥಿ ತಿಯ ಕಿತ್ತಬಬ್ಲಂತೆ ನುಡಿವರ ಮಾತೆಂಬ ಗಆಃಕೆಯಂ 
ನಿಲ್ಲದೆ ತಿನುವದನು ಹಿಡಿಯೆ ನಲು (ಭಕ್ತಿಸ. 111, ೨೨-೫). 
(ಸಂ. (ಕಾರಿಕಾ * ಸ್ಥಿತಿ)] 
ಕಾರಿಕೆ| (ನಾ). ೧. ಮಾಡುವವಳು; ವರ್ತಿಸುವವಳು. ೨. ನರ್ತಕಿ; 
ನಟ. ೩. ಹಿಂಸೆ; ಯಾತನೆ. "ಕಾರಿಕಾಸ್ಥಿತಿ' ಪರಾ. ೪. ಶಾಸ 


ಸ ! ಮರಾ. ಖಾಡೀ] 


೪ ಈ 
ವಿಚಾರವನ್ನು ವಿವರಿಸುವ ಶ್ಲೊೋಕ: ಇದರೆ ಬಹುಭಾಗವು 


ಅನುಷ್ಟುಪ್‌ ಛಂದಸ್ಸಿನಲ್ಲಿ ಕಾರಿಕೆಗಳ ರೂಪದಲ್ಲಿದೆ (ಭಾರಮೀ. ೧೨) ; 
ಧ್ವನ್ಯಾಲೋಕದ ಕಾರಿಕೆ ವೃತ್ತಿಗಳು ಏಕಕರ್ತೃವೇ (ಧ್ವನ್ಯಾಲೋ. 
20111 ಪೀಠಿಕೆ). "ಕಾರಿಕಾಕಾರ' ಪರಾ. ೫. ಒಂದು ಬಗೆಯ ಸಸ್ಯ: 
* ನಿಶಾಚೀ-ಗಂಧಮಾಂಸಿ, ಕಾಡುದ್ದು, ಕಾರಿಕೆ ಕಡುಹುರುಳಿ?(ಓಷಧಿ.೯೭). 
೬. ಕಸಬು; ಕೆಲಸ; ಉದ್ಯೋಗ : (8).  [ಸಂ. ಕಾರಿಕಾ] 

ಕಾರಿಕ್ಲೆ, ಕಾರ್ಕೆ(ನಾ). ಕಾರಿದುದು; ಕಕ್ಕಿದ್ದು; ವಾಂತಿ: ರಾಮನಲ್ಲಿ 
ಅನುರಕ್ಷರಾಗಿ ಲಕ್ಷ್ಮಿಯ ನಿಲಾಸಗಳನ್ನು ಕಾರಿಕೆಯಂತೆ ತ್ಮಾ ಗಮಾಡುವ 
ಭಕ್ತರೇ ಮಹಾಭಾಗ್ಯಶಾಲಿಗಳಿರುವರು (ತುಳಸಿ. ೨೧೪); ಹಾಸಿ, ಹೊಚ್ಚಿ, 
ಚಹ ಮಾಡಿಕೊಟ್ಟನ ಅವನೇ. ಕಾರಿಕೆಯನ್ನು ತೆಗೆದವ ಶಿವಶಂಕರ 

ಕಾರ್ಕೆ: “ಉದ್ದಿರಣೇ, ಕಾರ್ಕೆಯೊಳ್‌? 

[ಕಾರು (ಎ ಕಾಲ್‌) * - ಇಕೆ] 


(ಅಪವಾ. ೬೯). 


(ಕಾಶಕೃ. ೧೪೮). 


ಕಾರಿಗೆ 


ಕಾರಿಗೆ (ನಾ). ಕ್ಲಾರವನ್ನು ಲೇಪಿಸುವವನು : (9). [ಕಾರ,+-'ಇಗ] | 

ಕಾರಿಗೆ, ಕಾದಿಗ್ಗೆ, ಖಾರಿಗೆ, ಗಾದಿಗೈ, ಗಾರಿಗೈ (ನಾ). ಕಂದಕ; | 
ಅಗಳ್ತೆ: *ಖಾತಿಕಾ- ಕಾರಿಗೆ, ಖಾರಿಗೆ, ಗಾರಿಗೆ? (ಕಮದ. ೨೭೭ | 
ಪ್ರಯೋ) ; * ಕಾರಿಗೆ (ಗಾರಿಗೆ, ಕಾದಿಗೆ) ಖಾತಿಕಾ-ಕಂದಕ? 
(ತದ್ಭಳೋ. ೬); ಬಟ್ಟಿಯಿಂ ಪಡವಲೂಗ ಮುನ್ಹಣ ಪರಿವ ಕಾರಿಗೆಯಿಂ | 5 
ಮೂಡಲೊಂದೆ ಸ್ಥಳಂ (ಸೌಇಇ. 2೮೪, ೩೬-೩೮ ; 1148). ಕಾದಿಗೆ, : 
ಅಂಭೋರಾಶಿಯೆ ಕಾದಿಗೆ ಕಾವನುಂ ಸೀರಪಾಣಿ (ಪಂ ಪಭಾ. ೪-೩೨). 
ಖಾರಿಗೆ; ಅದರ ತೆಂಕಣಿಸೆಯ ಬಜೆಯ ಖಾರಿಗೆಯಿಂ ಪಡುವಲ್‌ 
(ಎಇ. XI, ೨೧-೪೧; 1204); ವರ್ಗದ್ವಿಶೀಯಾಕ್ಷರಂಗಳ್ಳೆ ... 
ಖೊಪ್ಪರಂ, ಖಾಣಂ, ಖಾರಿಗೆ ( ಶಮದ. ೧-೧೫ ಪ್ರಯೋ). ಗಾದಿಗೈ : 10 
*ಗಾದಿಗೆಯೆ ಪರಿಖೆಯಕ್ಕುಂ? (ಕವಿಕಂ. ೧೪೧). "ನೀರ್ಗಾದಿಗೆ'.ಪರಾ. 
ಗಾರಿಗೆ : “ಗಾರಿಗೆಯೆಂದು ಪರಿಖೆ? (ಕಶಸಾ. ೧೫-೨೯೮) ; ಸಮುದ್ರ 
ನೀರ್ಗಾರಿಗೆಯಾಗೆ ವರುಣನೇ ಕರಗ[ಬಳ]ನಾಗೆ ತಾರಾಬಳಮೇ ಬಳಮಾಗೆ 
(ಸೌಇಇ. 201-1, ೧೩೯-೨೭ ; 1074). [೭ ಸಂ. ಖಾತಿಕಾ] 


ಕಾರಿಡಿ (ಕ್ರಿ). ಕಪ್ಪಿಡು; ಕರಿದಾಗು: ಕಾರಿಡಿದು ಬಂದಂಥ ಸಲೆ|॥3 


ಪಯೋಧರದಂತೆತೋರುತಿದೆ ಕಡಲಣುಗಿಪತಿಯ ವರಶಾಮಾಂಗದೋಲ್‌ 
ಕಾರಿಡಿದು ಬಹ ಮೇಘವು (ಕುನಲ. ೩-೨೬). [ಕಾರ್ಕ್‌ 4+ ಇಡಿ] 

ಕಾರಿತೆ (ನಾ). ಬಡ್ಡಿ; ದುಬಾರಿ ಬಡ್ಡಿ : (8). (ಸಂ. ಕಾರಿತಾ] 

ಕಾರಿದ್ದಲು, ಕಾರಿದ್ದಿಲು (ನಾ). ಕರಿಯ ಇದ್ದಿಲು: ಈ ಗಡ್ಡವು 
ಕಾರಿದ್ದಲ ಬಾಳ್ಟೊಗರ ಅವತಾರ (ಮಂತ್ರಶ. ೯೨-೧೨). ಕಾರಿದ್ದಿಲು: |20 
ಬಿದ್ದ ಸುಣ್ಣದ ಬಿಳೆಯೆಲೆಯನಾಯ್ಡು ಪಿಡಿದು ಕಾರಿದ್ದಿಲಿನ. ತಿಲಕ 
ಮನಿಟ್ಟು (ಎಕೋಪ. ೫-೬೭). [ಕಾರ್ಕ್‌ * ಇದ್ದಲು (ಆ ಇರ್ದಲ್‌)] 

ಕಾರಿದ್ದಿಲು "ಕಾರಿದ್ದಲು? ನೋ. 

ಕಾರಿಯ (ನಾ). ಕೆಲಸ; ಕಾರ್ಯ: ಕಾಮಾಂಧಂಗೆ. ಕಾಣಿಸದೊಂದು 
ಕಾರಿಯವು (ಬಸಪ. ೨೮-೨೫) ; ಆವ ಕಾರಿಯಮಾವ ಕಾರಣವಾವು |25 
ದಭಿಮತ ಬೆಸಸೆನಲು (ಕುವ್ಕಾಅ. ಓರಿಇ. ೩-೯); ನಯವಿಡಿದು 
ಕೊಂಬುದು ಕಾರಿಯವನು (ಕೌಶಿರಾ. ೩೭-೧೯); ನುಡಿದನಮರೆರಿಗೊಂದು 
ಕಾರಿಯವ (ಉರರಾ. ೩-೨೨), [< ಸಂ. ಕಾರ್ಯ] 

ಕಾರಿಯಗೆ (ನಾ). ಕೆಲಸದಲ್ಲಿರುವವನು; ಕಾರ್ಯಮಗ್ನನಾದವನು: 
ಕಾರಿಯಗ ನೀನಕ ಟಿ ಪಾರಮಾರ್ಥವನಜಕಿಯೆ (ಮನೋವಿ. ೯-೮). |30 
“ಸ್ಥೂಲ ದೃಷ್ಟಿಯುಳ್ಳಾತನು” (ಮನೋವಿ. ಟೀಕು). 

[ಕಾರಿಯ * -ಗೈ. ! ಸಂ. ಕಾರ್ಯಗ] 

ಕಾರಿರುಳ್‌,, ಕಾರಿರುಳ್ಳು (ನಾ). ೧. ಮಳೆಗಾಲದ ರಾತ್ರಿ. 
೨. ಮಳೆಯರಾಶ್ರಿ:, ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ವ 
ಸಿಡಿಲ್‌ ಕಾರಿರುಳೊಳಗುವರ ೦ ಪಡೆದಿರೆ (ಆದಿಪು. ೬-೩೨). |55 
ಕಾರಿರುಳು, : ೧. ಕಾರಿರುಳಿನ ಮಿಂಚುಬುಳುವಂತೆ (ಅನಿಕೇ. ೩೩-೭). 

[ಕಾರ್‌ ೬ ಇರುಳ್‌] 

ಕಾರಿರುಳ್ಸ್‌, ಕಾರಿರುಳ್ಳು (ನಾ). ಕತ್ತಲೆತುಂಬಿದ ರಾತ್ರಿ; ಕಾಳ 
ರಾತ್ರಿ: ಕಾಂತನಲ್ಲಿಗೆ ನಡೆಯಲ್ಪಗೆದೆನಗೆ ಕಾರ ಕಾರಿರುಳೊಳ್‌ ಸಯ್ತಡ 
ವಡಿಕೆಗಳಂ ತೊಡೆದತ್ತೆಡೆವಜಕಿಯದೆ ಪೊಳೆ ನ ಮಿಂಚು (ಕವಿರಾ. |40 
೩-೧೨೫); ಸಂದ ಕಾರಿರುಳ ಕನ್ನೆಯರು ಹಗಲಂ ನೋಡಲೆಂದು 
ಬಂದರೊ (ಹಚಕಾ. ೭-೩) ; ಕಂಗಳನು ಕಾರಿರುಳ ರಕ್ಕಸಿ ನುಂಗಿದಳು 
(ಕುವ್ಯಾ ಡ್ರೊ €. ೧೭-೩). ಕೌರಿರುಳ್ಳು: ಕಾರಿರುಳಿನಲಿ ಪರದೇಶಿ | 

ಬಂದಿರಲುರಗವಾ ಊರೊಳಗೆ ಕೊಲುತಿಫ್ಪುದು (ಬಸಪು, ೫೫-೨೬); 
ಕಾರಿರುಳು ಬರುವುದಂ ಬಯಸುತ್ತಿದ್ದು (ಸೌಗಂಧಿ. ೧೮೬, ಇ ೫). |45 
[ಕಾರ್‌ 4 ಇರುಳ] 
| 


೧೭೩೭ 


ಕಾರುಕರ್ಮ 


ಕಾರಿರುಳು, "ಕಾರಿರುಳ್ಕ್‌' ನೋ. 

ಕಣರಿರುಳ್ಳು "ಕಾರಿರುಳ್ಳ್‌' ನೋ. 

ಕಾರಿನ (ನಾ). ಸುಳ್ಳು ; ಕೃತ್ರಿಮ; ತೋರಿಕೆ (?) : ಒಡಲ್ಗಳಂ ಕೆಲಂ 
ಕಾಣದು ಕಾಣ್ಣು ದಾವು.ದೊಡಲಲ್ಲಿದು ಕಾರಿವನೇನೊ[ಪಾಠಾಂ. ಮೆನ್ನೊ] 
ಡಲ್ಲೆ ನೀಂ ಪ್ರಾಣಮಮೋಘಮಪ್ಪುದಜಕಿನೋಪನೆ ... ವಿಯೋಗಮ 
ನೆಂತು ಸೈರಿಪೆಂ (ಆದಿಪು. ೧೨-೩೬). [+ ಪ್ರಾ. ಕಾರಿಮ] 

ಕಾರಿನಿ "ಕಾರವ್ಮಿ' ನೋ. 

ಕಾರಿಸು "ಕಾಅಸು' ನೋ. 

ಕಾರಿಹುಣ್ಣಿಮೆ "ಕಾರ್ಕ್‌' ಪರಾ. 

ಕಾರೀಕೆ "ಕಾರಿಕ್ಕ' ನೋ. 

ಕಾರೀಷ (ನಾ). ಒಣಗಿದ ಸಗಣಿಯ ರಾಶಿ; ಬೆರಣಿಯ ರಾಶಿ. [ಸಂ.] 

ಕಾರು, "ಕಾಯ್‌ ನೋ. 

ಕಾರ್ಕು "ಕಾರ್ಕ್‌? ನೋ. 

ಕಾರು "ಕಾರ್‌ ನೋ. 

ಕಾರು (ನಾ). ೧. ತಯಾರಿಸುವವನು; ಕುಶಲಕರ್ಮಿ; ಶಿಲ್ಪಿ: 
ಇ ಪ್ರಕೃತಿಜನಂ ಶಿಲ್ಪಿಗಳಜಕಿಗೆ ಕಾರುಗಳೆ ತಾವೆನಿಪ್ಪರ್‌ ” (ವಸ್ತುಕೋ. 
೬೪-೭೩); ಕೊಡಿರಲ್‌ ಖಗಜಂ ಕೇಂದ್ರ ಗೃಹಂಗಳಲ್ಲಿ ಮೊದಲ 
ದ್ರೇಕ್ಯಾಣದೊಳ್‌ ಕಾರು (ಜಾತತಿ. ೨೧-೧೦) ; ಕೌಟಲ್ಯನು ತನ್ನ ಅರ್ಥ 
ಶಾಸ್ತ್ರದಲ್ಲಿ ಶೂದ್ರನು ಕಾರು ಕುಶೀಲವ- ಕರ್ಮಗಳನ್ನು ಸಹ 
ಮಾಡಬಹುದೆಂದಿದ್ದಾನೆ (ಭಾರದ. ೫೫). ೨. ಕೈಗಾರಿಕೆ; ಕುಶಲ 
ಕರ್ಮ; ಕಸಬುಗಾರಿಕೆ. . "ಕಾರುಕರ್ಮ? ಪರಾ. [ಸಂ] 

ಕಾರ, "ಕಾಜ್ಕು' ನೋ. 

ಕಾರ್ಕು (ನಾ). ಸಣ್ಣ ಮೋಟಾರು ಬಂಡಿ: ಕಾರು ಹಾಯ್ದರೆ ಬಾಯ್ಗೆ 
ಹಡಿವುದು ಕೆಂಪು ಗೋಧಿಯ ಕಿಚಡಿಯು (ಕೆಲಮು.೧೨); ಕಾರಿನೊಳಾಳಿನ 
ಮೈ ಗಾವಲೊಂದಿಗೆ ಕಾಲೇಜಿಗೈತಂದಳೀಕೆ (ಚಂದ್ರವೀ. ೬೭-೬೬) ; ಎಸ್ಟು 
ಗಾಡಿ. ಎಷ್ಟು ಕಾರು ಓಡಾಡುತ್ತಿವೆ (ಸ್ವರ್ಗಬಾ. ೧೧೦). [«- ಇಂ. car] 

ಕಾರುಕ, (ನಾ). ಕಚ್ಚುವ ಸ್ವಭಾವದವನು (7): “ಆಂಟುಕಂ, 
ಕಾರುಕಂ7 (:ಶಮದ. ೨೦೩ ಪ್ರಯೋ). [ಕಾರ್‌,೪-ಉಕ(< -ಉಗ)] 

ಕಣರುಕ್ಕ (ನಾ). ೧. ಕೈಕೆಲಸಗಾರ; ಶಿಲ್ಪಿ: ಕೈದ ಮಾಡಿದ ಕಾರುಕ 
ಧೀರನಹನೆ (ನಗೆಮಾ. ೬೨); ಕಾರುಕ ಶಿಲೆಯ ತಂದು ತನ್ನ ಮನಕೆ 
ತೋಆೀದುದ ಮಾಡಿದುದಿಲ್ಲವೇ? (ಮೋಳಿಮಾ. ೧೬೪-೬೧೪) ; ಮದನನೆ 
ಬಾಣಾವಳಿಯಂ ಕಾಸಲ್‌ ಟೈತ್ರೋಜ್ವಳ ಕಾರುಕನಿಟ್ಟಿ ಕಮ್ಮಟಿಂಬೊಲ್‌ 
(ರಾಜಕೇ. ೩-೫೬). ೨. ಕೈಕೆಲಸಗಾರರ ಮೇಲೆ ಹಾಕುವ ಒಂದು 
ಬಗೆಯ ತೆರಿಗೆ: ಸುಂಕ ಕಾರುಕ ಹೊದಕೆ ಹೊಂಬಳಿ ಮಗಮೆವಟ್ಟಿ 
ಕಟ್ಟಗೆ ಸಹ ಸರ್ವ ಬಾಧೆ ಪರಿಹಾರವಾಗಿ (ಮೈಆರಿ. ೧೯೩೩; ೨೩-೪೯ ; 
1384); ಸುಂಕ ಕಾರುಕ ಗ್ರಾಮ ಗದ್ಯಾಣ ಪಂಚಕಾರುಕ ಮೊದಲಾಗಿ 
ಸರ್ವಮಾನ್ಮವಾಗಿ (ಎಕ. ೪111, ಕೀರ್ಥಹ. ೯-೧೭; 1404) ; ಸುಂಕ 
ಕಾರುಕ ಗ್ರಾಮ ಗದ್ಯಾಣ ಪಂಚಕಾರುಕ ಗಾಣದೆಟಕ (ಎಕ, ೪11, ಶಿವಮೊ. 
೭೧-೩೦ ; 1431). [Xo] 

ಕಾರುಕದೆಆಕ (ನಾ). - ಕಾರುಕ್ಕ ೨ : ಒಂದು ಗಾಣದ ಡೊಂಕವಣ 
ಕಾರುಕದೆಆ್‌ಯೊಂಡೆಲಯೊಕ್ಕ ಲ ಕಾರುಕದೆಜಕಿಯಿನಿತುಮಂ ಸರ್ವ ಬಾಧಾ 
ಪರಿಹಾರವಾಗಿ ಕೊಟ್ಟಿರು (ಕಣ. IV, ೧೩-೬೫; 1165). 

[ಕಾರುಕ್ಕ + ತೆಲಿ] 


ಕಾರುಕರ್ಮ (ನಾ). ಕೈಕೆಲಸ; ಶಿಲ್ಪ: ಅರ್ಥಕಲ್ಪನೆಯ ಉದ್ಯೋಗ 


ಗಳು ಐದು ವಿಧ : ೧. ಪಾಶುಪಲ್ಮ ಅಥವಾ ಗೋರಕ್ಷ... ೪. ಕೈಗಾರಿಕೆ- 
ಕಾರುಕರ್ಮ (ಭಾರದ. ೩೫2). [ಕಾರ್ಕ್ಮು * ಕರ್ಮ] 


ಕಾರುಕಲ್ಲು 


ಕಾರುಕಲ್ಲು "ಕಾರುಗಲ್ಲು' ನೋ. 

ಕಾರುಕಸೇನೆ (ನಾ). ಕಾರುಕನ ಸೇವೆಗಾಗಿ ಬಿಟ್ಟ ದತ್ತಿ (?) : ಶ್ರೀ 
ವೀರೆ ನಾರಸಿಂಹ ದೇವರಸರು ಪೃಥ್ವಿರಾಜ್ಯಂಗೆಯ್ಯುತ್ತಿರಲು ಅವರ 
ಮ ಕೊಟಿ ಕಾರುಕ ಸೇವೆ (ಮೈಆರಿ. ೧೯೪೦, ೫-೨; 15ನೆಯ ಶತ). 

[ಕಾರುಕ್ಕ + ಸೇವೆ] 

ಕಾರುಕಾರ್ಯ (ನಾ). ಎ ಕಾರುಕರ್ಮ: ಸರ್ವವಿಧ ಕಾರುಕಾರ್ಯ 
ಗಳಲ್ಲಿ ನಿಪುಣರಾದ ಶಿಲ್ಪಿಗಳೂ ತಂಡತಂಡವಾಗಿ ಬಂದು ನೆಲಸಿದರು 
(ಭೀಷ್ಮಡ, ೯೦). [ಕಾರ್ಕು * ಕಾರ್ಯ] 

ಕಾರುಕೃತ್ಯ (ನಾ). - ಕಾರುಕರ್ಮ: (8). [ಕಾರ್ಮು * ಕೃತ್ಯ) 

ಕಾರುಖಾನೆ "ಕಾರಖಾನೆ? ನೋ. 

ಕಾರುಗಂಟು (ನಾ). ಒಂದು ಬಗೆಯ ಗಂಟು (?): ಹಾರುವ 
ಹಕ್ಕಿಯ ಹಿಡಿದೆ ಬೀಸುವ ಗಾಳಿಯ ಹಿಡಿದೆ ವೈಶಾಖದ ಬಿಸಿಲ ಹಿಡಿದೆ 
ಜಗವ ಹಾಸಿ ಕಟ್ಟಿದೆವೊಂದು ಕಾರುಗಂಟುವೊಂದು ಜಿಗುಳುಗಂಟು 
ವೊಂದು ಕುಜುಹುಗಂಟು (ಮನುಗುಂ. ೧೮-೯೨). [1] 

ಕಾರುಗತ್ತಲು "ಕಾರ್ಗತ್ತಲೈೆ ನೋ. 

ಕಾರುಗತ್ತಲೆ "ಕಾರ್ಗತ್ತಲ್ಲೆ'? ನೋ. 

ಕಾರುಗದ್ದೆ "ಕಾರಗದ್ದೆ' ನೋ. 

ಕಾರುಗಲಸು "ಕಾರ್ಗಲಸು? ನೋ. 

ಕಾರುಗಲ್ಲು, ಕಾರುಕಲ್ಲು (ನಾ). (ಊರಿನ) ಗಡಿಕಲ್ಲು: ಮಾಧವ 
ರಾಯ ದೇವಸ್ಥಾನದ ಪೂರ್ವದಲ್ಲಿ ಕಾರುಗೆಲ್ಲು ಇದೆ (ಹೊಯ್ಸವಾ. ೯೫). 
ಕಾರುಕಲ್ಲು: (ಎಸಮೈ. 2೪, ೩೯). [(ಕಾರ್ಳು* ಕಲ್ಲು (ಆ ಕಲ್ಕ್‌)] 

ಕಾರುಗಳ್ತೆಲೆ "ಕಾರ್ಗತ್ತಲೈ' ನೋ. 

ಕಾರುಗೃಹ (ನಾ). ಬಾಣಗಳನ್ನು ಮಾಡುವ ಮನಕ್ಕೆ --ಶಾಶೆ: 
*ಕಾರು [ಪಾಠಾಂ. ರ] ಗೃಹಮೆನಲು ಶರಸಾಲೆ [ನಾಕಾ ೦. ಸೆರೆಶಾಲೆ] 
ಯಕ್ತು* (ಮಂಗರಾ. ೫೮-೧೦). [ಕಾರ್ಕು + ಗೃಹ] 

ಕಾರುಗೊರಲ (ನಾ). ಕಪ್ಪುಕಂಠವುಳ್ಳವನು; ನೀಲಕಂಠ; ಶಿವ: 
ಪತಿದೇಹಿ ಎಂದೈದು ಬಾರಿ ಬೇಡಲು ಪಂಚಪ್ರರುಷರಾಗಲಿ ಎಂದು 
ಕಾರುಗೊರಲಂ ಬೆಸಸಿ ಪೋದನು (ಪ್ರೌಢ ರಾ. ೨೦-೨೯). «ಕಣಕ 
ಗೊರಲ? ಪರಾ. (ಕಾರ್ಕು (೮ ಕಾರ್ಕ್‌) * ಕೊರೆಲ್‌ -ಅ್ಯ) 

ಕಾರುಣ (ನಾ). - ಕಾರುಣ್ಯ: ಪರಮದೈವ ಪರೆಂಜ್ಕೋತಿ ಸ್ವರೂಪ 
ಸದ್ಗುರುವಿನ ಕಾರುಣಕರಪಲ್ಲವದೊಳಗೆ ಉದೆಯರಾದೆ ಶಿಷ್ಕ ಆತಪರಮ 
ಜ್ಯೋತಿಯ ಮರಿ (ಮೋಳಿಮಾ. ೧೦೩ ಪ್ರಸ್ತಾವ), [ಆ ಸಂ. ಕಾರುಣ್ಯ] 

ಕಾರುಣಾತ್ಮ (ನಾ). ಕರುಣೆಯುಳ್ಳವನು; ದಯಾವಂತ : ಕಾರು 
ಣಾತ್ಮರು ಮೆಚ್ಚುತಿಹ ಕವಿತಾರಸವ... ತೋಟಕಿಸು (ಬಿಜ್ಜಪು. ೩-೧೦). 

[ಕಾರುಣ + ಆತ್ಮ] 

ಕಾರುಣಿಕೆ (ನಾ). ಕರುಣೆಯುಳ್ಳ ವನು; ದಯಾನಂತ: 
ಳಾರು[ಪಾಕಾಂ. ರೆ]ಣಿಕರಿಲ್ಲಾ ಶಿವಾ ಎಂದೊಅಲಿದಳು ತರಳೆ (ಕುವ್ಯಾಸ. 
೧೪-೧೦೭). [ಸಂ.] 

ಕಾರುಣ್ಯ (ನಾ). ದಯೆ; ಮರುಕ; ಕರುಣೆ: ಮಹಿಷಮರ್ದಿನಿ 
ಭುಜಗಭೂಷಣನರಸಿ ಕೊಡು ಕಾರುಣ್ಮದಲಿ ಮತಿಯ (ಕುವ್ಕಾಅ, 
೧-೧೦) ; ರತಿಯನ್ನು ಅವನು ಸುಡಲಿಲ್ಲ. ಅವಳಿಗೆ ಕಾರುಣ್ಕವನ್ನು 
ತೋರಿಸಿದನು (ಸಾಹಿಸ. ೧೪೩). [Aಂ.] 

ಕಾರುಣ್ಯಂಗೆಯ್‌ (ಕ್ರಿ). ದಯೆ ತೋರು; ಕರುಣಿಸು: ಎನಗೆ 
ಕಾರುಣ್ಯಂಗೆಯ್ದಿರಿ (ಪಂಚತಂ. ೪೨-೧೧) ; ಅಡವದ ಬಂಮಣಯ್ಯನ 
ಸಮುಖಾದೇಶದಿಂ ಕಾರುಣ್ಯಂಗೆಯ್ದು ಸರ್ವ್ವಾನಮಸ್ಕಮಾಗೆ ಧಾರಾ 
ಪೂರ್ವಕಂ ಮಾಡಿ (ಕಇಆ. ೧೮-೧-೬೮; 1126). [ಕಾರುಣ್ಕ* ಕೆಯ್‌;] 


೧೭೩೮ 


15 


25 


80 


93 


40 


ಕಾರುಭೂಮಿ 


| ಕಾರುಣ್ಯಂಬಡೆ, ಕಾರುಣ್ಯವಡೆ (ಕ್ರಿ).ದಯೆಯನ್ನು ಪಡೆ; ಅನುಗ್ರಹ 


ವನ್ನು ಹೊಂದು: ಕರುಣಾಬ್ಭಿಯಪ್ಪ ಶಂಕರನಂ ಕಿಂಕರತೆಯಿಂ 
ಸರಣ್ಟೊಕ್ಕು ತತ್ಕ್ಯಾರುಣ್ಯಂಬಡೆದು ಪಗೆಯಂ ಪರಾಭವಿಖೆನೆಂದು (ಶಬಶಂ. 
ಇ೪೨೯೯ವ). ಕಾರುಣ್ಯವಡೆ : ದೇವಕವಿಗಳ ಕಾರುಣ್ಯವಡೆದು 
ಸವಿಮಾತುಗಳ ವಿಸ್ತರಿಸುವೆ (ಮೋಹತ. ೧-೧೮). [ಕಾರುಣ್ಯ + ಪಡೆ] 
ಕಾರುಣ್ಯಚಿತ್ತ (ನಾ). ದಯೆದಿಂದ ಕೂಡಿದ ಮನಸ್ಸು: ಮುಂದೆ 
ನಿಂದಿರ್ದ ಮೇದಿನೀದೇವಿಯ ದೈನ್ಯಭಾನಮಂ ವಿರಿಂಚಿ ಕಾರುಣ್ಮ 
ಚಿತ್ತದಿಂ ನೋಡಿ (ಜಗವಿ. ೧-೨೭ ವ). ([ಕಾರುಣ್ಮ * ಚಿತ್ರ) 
ಕಾರುಣ್ಯನಿಧಿ (ನಾ). ದಯೆಗೆ ಆಶ್ರಯನಾದವನು; ಕರುಣಾಕರ: 
ಬಳಿಕ ತಾಪಸವೃಂದವನು ಕಾರುಣ್ಯನಿಧಿ ಕಳುಹಿದ ತಪೋವನಕೆ 
(ಕುವ್ಯಾಉ. ೯-೮೦). [ಕಾರುಣ್ಯ + ನಿಧಿ) 
ಕಾರುಣ್ಯಾರ್ಗಳ (ನಾ). ದಯೆಯಿಂದ ತ್ರೀ ಷ್ಠನಾದವನು; 
ಕರುಣಾಳು: ಸ್ವರ್ಗನರಕದ ಗತಿವಿಭೀದ ನಿಸರ್ಗಚಿಹ್ನಂಗಳನು 
ಕಾರುಣ್ಕಾರ್ಗಳನು ಕರುಣಿಸಿದನಾ ಮುನಿನಾಥನವನಿಪಗೆ (ನಿಧಾಗ. ೫-೧೨ 


| ಸೂಚನೆ). [ಕಾರುಣ್ಯ 4 ಅರ್ಗಳ್ನ] 
ಕಾರುಣ್ಯಾವಲೋಕನ (ನಾ). ಕೃಪಾದೃಸ್ಟಿ; ದಯಾದೃಷ್ಟಿ: 


ನಿಮ್ಮಿ ಕಾರುಣ್ಕಾವಲೋಕನವೆಮ್ಮ ಸಿಂ ಬೇಲಕಿಮಗೆ ಕಾಳಗದಮ್ಮುಗೆಯ 
ವಿಕ್ರಮದ ವಿವರಣವಿದ್ಯೆ ಫಲಿಸುವುದೆ (ಕುವ್ಯಾವಿ. ೮-೫೩). 
[ಕಾರುಣ್ಯ * ಅವಲೋಕನ] 

ಕಾರುತಿಂಗಳು (ನಾ). (ಕರಾ) ಸೌರಮಾನದಲ್ಲಿ ಮೂರನೆಯ 
ತಿಂಗಳು; ಮಿಥುನಮಾಸ: ಆಚಂದ್ರಾರ್ಕವಾಗಿ ಕಾರುತಿಂಗಳು 
ತಾರೆಯ ತಿಂಗಳಲಿ (ಸೌಇಎ. ೧೯೩೧, ಕುಂದಾಪು. ೩೫೭-೧೩; 1379); 
ಕಾರುತಿಂಗಳಲ್ಲಿ ಐತಾಳರು ಈ ಲಗ್ನಕ್ಕೆ ಏಕೆ ಒಪ್ಪಬೇಕು (ಮರಮ. ೨). 

[ಉರ್ದು (ಆ ಕಾರ್ಕ್‌) 4 ತಿಂಗಳು( ೮ ತಿಂಗಳ್‌)] 

ಕಾರುನೆಲ್ಲು (ನಾ). - ಕಾರುಭತ್ತ : ಭಕ್ತರು ಹೆದರದೆ ಕೂಲಿಮಾಡಿ 
ಆದರಿಂದೆ ಬಂದ ಪ್ರೀಹಿಯನ್ನು ಕುಟ್ಟ, ಆ ಅಕ್ಕಿಯನ್ನು ಸಮರ್ಪಿಸಿ, 
ಸಾರುನೆಲ್ಲನ್ನು ತಾವು ತೆಗೆದುಕೊಂಡು ಕಾಲವಂ ಕಳೆಯುತ್ತಿದ್ದರು 
(ಪುರಾವಿ. ೯೪): [ಕುರು (೮. ಕಾರ್ಕ್‌) ನೆಲ್ಲು (ಆ ನೆಲ್‌)) 

ಕಾರುಪ್ಪು (ನಾ). ಕರಿಯ ಉಪ್ಪು: “ರೋಮಕಂ - ಪತ್ರಕ, ಲವಣ 
ಭೇದ, ಕಾರುಪ್ಪು * (ಓಷಧಿ. ೧೪೦). [ಕಾರ್ಕ್‌ * ಉಪ್ಪು] 

ಕಾರುಬಾರಿ "ಕಾರಭಾರಿ? ನೋ. 

ಕಾರುಬಾರು "ಕಾರಭಾರ' ನೋ. 

ಕಾರುಬೆಳೆ (ನಾ). ಮಳೆಗಾಲದ ಬೆಳೆ: ಕಾರುಬೆಳೆಯ ಭತ್ತ (ರೂಢಿ). 

[ಕಾರ್ಕು (ಆ ಕಾರ್ಕ್‌) + ಬೆಳ್ಳೆ] 

ಕಾರುಭತ್ತ, ಕಾರಭತ್ತ '(ನಾ). ಮಳೆಯಿಂದ ಬೆಳೆಯುವ ಬತ್ತ : 
ಮೂವತು ಕಾರುಭತ್ತ ಖ ೧೦ (ಎಕ. ೪1, ಕೊಪ್ಪ. ೫೮-೧೦ ; 1502) 
ಕಾರಭತ್ತ : ಕಾಲೆಭತ್ತ ಖ ೩೦ ಮೂವತು ಕಾರಭತ್ತ ಖ ೧೦ 
(ಎಕ. ೫1, ಕೊಪ್ಪ. ೫೮-೧೦ ; 1592). [ಕಾರ್ಮು (ಆ ಕಾರ್ನ್‌) * ಭತ್ತ] 

ಕಾರುಭಾರ "ಕಾರಭಾರ' ನೋ. 

ಕಾರುಭಾರಿ "ಕಾರಭಾರಿ? ನೋ. 

ಕಾರುಭಾರು "ಕಾರುಭಾರ' ನೋ. 

ಕಾರುಭೂಮಿ (ನಾ). ಒಂದು ಬಗೆಯ ಭೂಮಿ; ಜವುಗುನೆಲ; 
ಉಪ್ಪುನೆಲ: ಕಾರುಭೂಮಿಯು :- ಮಳೆಗಾಲದಲ್ಲಿ ಈ ಭೂಮಿಯ 
ಮೇಲಿ... ನೀರು ನಿಂತಿರುವ ಕಾರಣ ಆಗ ಇದರಲ್ಲಿ ಒಕ್ಕಲುತನವು 
ನಡೆಯುವುದಿಲ್ಲ (ಮುಂಬಯಿ. ೫-೨೧೪). 

[ಕಾರ್ಕು (ಐ ಕಾರ್ಕ್‌), * ಭೂಮಿ) 


Vol-2-14 


ಕಾರುನೋಡ 


ಕಾರುಮೋಡ "ಕಾರ್ಮೋಡ' ನೋ. 
ಕಾರನೆ "ಕಾರವ್ಮಿ' ನೋ. 
ಕಾರುಶರ (ನಾ). ಕಾರ್ಗಾಲ ಮತ್ತು ಶರತ್ಕಾಲ; ಆ ಕಾಲದಲ್ಲಿ 
ಬರುವ ಮಳೆ: ಸ್ತಳಂಗಳಿಗೆ ಕಾರುಶರಕೆ ಸಹ ವರುಷ ೧ಕ್ಕೆ(ಬೊಂಕಶಾ. 
೧೯೪೦, ಕುಮಟ, ೧೧೩-೨೨ ; 1475). ([ಕಾರ್ಯು (೮ ಕಾರ್ಕ್‌) + ಶರ) 
ಕಾರುಸೇಸೆ (ನಾ). ಮಳೆಯ ನೀರಿನಿಂದ ಬೆಳೆಯುವ ಫಸಲಿನ ಮೇಲೆ 
ಹಾಕುವ ತೆರಿಗೆ: ಕಾಡಾರಂಭ ಸುವರ್ನಾದಾಯವಾರ ಕಾರುಸೇಸೆ 
ಸಿದ್ಧಾಯ ಉಪ್ಪಿನ ಮೋಳೆ (ಸೌಇಇ. 1X-ii, ೪೪೦-೨೪; 1419) 
[ಕಾರ್ಕು (ಆ ಕಾರ್ಕ್‌) * ಸೇಸ್ಸೆ] 
ಕಾರುಳಿ "ಕಾರಣೆ' ನೋ. 
ಕಾರೂಜಾಮಣಿ (ನಾ). ಒಂದು ಬಗೆಯ ಹವಳ; ಶಿಲಾರಾಳ; 
ತೈಲಸ್ಫಟಿಕ : : ಈ ದ್ವೀಪಗಳ ತೀರದಲ್ಲಿ ಸಮುದ್ರದ ಅಲೆಗಳು ದಡಕ್ಕೆ 
ತಳ್ಳಿದ ದೊಡ್ಡ ದೊಡ್ಡ ಕಾರೂಬಾಮಣಿಗಳು ಸಿಕ್ತುತ್ತವೆ (ಪ್ರವಾಇ. 
1, ೩೦೨); ಇರೂಬಾಮಣಿ, ಶಿಲಾರಾಳ, ತೃಣಮಣಿ, ತೈಲಸ್ಭಟಕ, 
ಅಂಬರ್‌ (ಸೀ. ಇಂಕನಿ). [ಕಾರೂಬ್ಯಾ * ಮಣ್ಣಿ) 
ಕಾರ್ಕೆ (ನಾ). ಒಂದು ಬಗೆಯ ಹಣ್ಣುಬಿಡುವ ಮುಳ್ಳುಗಿಡ : 
“ಶಿಕ್ತಕಿಯಿನಲ್‌ ಕಾರೆಯಕ್ಕು” (ಮಂಗರಾ. ೪೨-೩೭); ಕಾರೆಯ 
ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ನಿತನಲ್ಲದೆ ದುರಾಸೆ 
ಯಿಂದ ಬಂದುದು ಅನರ್ಷಿತ (ಶೂನ್ಯಸಂ. ೨೫೩-೨೧) ; ಜೀವವುಳ್ಳೊಡೆ 
ಕಾರೆಯ ಸೊಪ್ಪನಾದೊಡೆ ತಿಂದು ಬದುಕಲುಬಹುದಲಾ (ಬಸ ಪು. 
೫೮-೪೩) ; ಕಾರೆ ಬೋರೆ ಗುಳವತ್ತಿ ತುಂಬುರು ನಗರೆ ಮುಂತಾದ 
ಪಣ್ಣಳ ತಂದರು (ಮೋಹತ. ೧೯-೫೬); ಕಾರೆ (ಅಬನಸ) - ಮಧ್ಯಮ 
ಆಕಾರದ ವೃಕ್ಷ. ಇದರ ಗಂಡು ಅಚ್ಚ ಕರಿದಾಗಿರುತ್ತದೆ (ಕಛಾಗೆ. ೩೭); 
ಬೋರೆಗಿಡಕ್ಕೆ ಕಾರೇಹಣ್ಣು ಆದೀತೆ (ಗಾದೆ). 
ಕಾರೆಮಟ್ಟು - ಕಾರೆಯಗಿಡದ ಪೊದೆ: ಹುಲಿಯು ಕಾರೆಮಟ್ಟನ 
ಅರೆಕಲ್ಲು ಗುಂಡಿಗೆ ಕಾಲೆತ್ತಿ ಅಭಿಷೇಕಮಾಡಿ (ಮಲೆಮ. ೧೭೫). 
[ಡೇ. | ತನಿ. ಕಾರೈ; ಮಲ. ಕಾರ; ತುಳು. ಕಾರೆ; 
ಕೊಡ. ಕಾರೆಮರ] 
ಕಾರಕ್ಕೆ, ಕಾರ್ಕಿ (ನಾ). ಒಂದು ಬಗೆಯ ಪಕ್ಷಿ; ಮರಕುಟಿಗನ ಹಕ್ಕಿ: 
ಕೌಶಿಕಂ ಕುಣಿವ ನವಿಲ್‌ ಕಾರೆ ಗಿಳಿಯೇಳೆ ಬಾವಲಿ ಕೀರೆಂಚೆ ಪರಡೆ 
ಪರ್ದು ಹಸುಬಂ ಗಿಡುಗಂ (ಸೂಕ್ತಿಸು. ೩-೧೪೫). ಕರ್ಕಿ: ಭೇರುಂಡಂ 
ಪೊಜಸು ಕಾಗೆಗಂಬೊಂದುರಿಗಂ ಕಾಣ್‌£ರಿ]ಕಲುವೀಳೆ ಕೊಯ್ಯಂ 
(ಕಾವ್ಕಸಾ, ೧೦೪೩ ಶೂದ್ರಕ). (ದೇ. | ಮಲ, ಕಾರಿ] 
ಕಾರ್ಕೆ (ನಾ). ಓಂದು ಬಗೆಯ ಕಂಠಾಭರಣ ; ಕೊರಳಲ್ಲಿ ಧರಿಸುವ 
ಚಿನದ ಸರ: (ದಕ. ಕಿ). (ಬೇ. ॥ ತಮಿ. ಕಾಲಕ್ಕಿ) 
ಕಾರೆ (ನಾ). ೧. ಸೆರೆ; ಸಂಕೋಲೆ; ಬಂಧನ. "ಕಾರೆಗೈ' ಪರಾ. 
೨. ಯಾತನೆ; ದುಃಖ. [ಸಂ. ಕಾರಾ] 
ಕಾರೆ ಅಬುಕು (ನಾ). ಒಬ್ಬಾತನ ಹೆಸರು: ಅದರ್ಕೆ ಸಾಕ್ಷಿ ಕೋಟ್ಟಿಆ 
ರುಮ್‌ ಕಾರೆಅಣುಕುಂ (ಮೈಆರಿ. ೧೯೨೫, ೧೦೬-೩೬; ?). [?) 
ಕಾರೆಕಾಡು (ನಾ). ೧. ಕಾರೆಮುಳ್ಳುಗಳಿಂದ ತುಂಬಿದ ಪೊದೆ. 
ಪಿ. ಕಾರೆ ಪೊಜೆಗಳಿಂದ ತುಂಬಿದ ಕಾಡು: (ಕ).&. (ಕರಾ) ಒಂದು 
ಊರಿನ ಹೆಸರು. (ಕಾಕ್ಕೆ * ಕಾಡು. / ಮಲ. ಕಾರೆಕ್ಯಾಡು] 
ಕಾರೆಗಲಸು "ಕಾರ್ಗಲಸು' ನೋ. 
ಕಾರೆಗೈ (ಕ್ರಿ). ಸೆರೆಹಿಡಿ; ಬಂಧಿಸು: ಖಳವಾರನೆಲ್ಲಪಹಾರನೆಸಗಿ 
ಸುಕುಮಾರ ಜಯಂತನ ಕಾರೆಗೈದಿಹರು (ಕುಮಾವಿ. ೨೩). 
[ಕಾಕ್ಕೆ * ಗೈ (ಆ ಕೆಯ್‌,)) 


೧೭೩೯ 


40 


ಕಾರೇಗಾರೆ 


ಕಾರೆನಾಡು : (ನಾ). ಒಂದು ಪ್ರಜೀಶದ ಹೆಸರು: ಆದಿವಾರದನ್ನು 
ಕಾರೆನಾಡ ದೇವನೂರನುಳಗ್ಗೆಯರ ಕುಳದ ಮಧಿಗವುಡನ (ಎಕ. ೪1, 
ಶಿಕಾರಿ. ೫೨-೧೦; 3571). (ಕಾರೆ * ನಾಡು) 

ಕಾರೆಮಂಜು (ನಾ). ಒಂದು ಬಗೆಯ ಮೂಲಿಕೆ: ಅತಿಮಧುರ, 
ಕಾಜ್ಸಿಮಂಜು ಇಷ್ಟನ್ನೂ ಸಮಚೂರ್ಣಮಾಡಿ . . . ಒಂದು ಗುಳಿಗೆ 
ಯನ್ನು ಅನುಪಾನವರಿತು ತೆಗೆದುಕೊಂಡರೆ ರಕ್ತ ಗ್ರಹಣೇ, ಹೊಟ್ಟಿನುಲಿ 
ಸಂಗ್ರಹಣೆ ಸಹ ನಿಲ್ಲುವುವು (ಸಕನೈ. ೪೮೪). ಓ 

ಕಾರೆಮುಳ್ಳು (ನಾ). ೧. ಕಾರೆಯ ಗಿಡದ ಮುಳ್ಳು. ೨. ಅಂತಹ 
ಮುಳ್ಳಿರುವ ಗಿಡ. (ಕಾರೆ * ಮುಳ್ಳು (ಆ ಮುಳ್ಳ್‌)) 

ಕಾರೆಯ (ನಾ). [ಜೈನ] ಜೈನಯತಿಗಳಲ್ಲಿ ಒಂದು ಪಂಗಡ: 
ಕಾರೆಯವನಾಳ್ವ ಜಯಸೇನಭಟರರುಂ (ಎಕ. 11, ನಂಜನ. ೧೯೨-೫; 
968) ; ಮೈಲಾಪಾನ್ವಯಮೆನಿಸಿದ್ದ ಕಾ]ರೆಯ ಗಣ ಗಗನ ಚೂಡಾಮಣಿ 
ಗಳುಂ (ಇಆ. XVI, ೩೧೧-೧೩; 11ನೆಯ ಶತ); ಅನ್ತಾ ಕಾರೆಯ 
ಗಣದೊಳತಿ ಪ್ರಸಿದ್ಧರುಂ ಮಹಾಪ್ರಬುದ್ಧ x ೫ ೩ ಶಾಸನರುಂ 
(ಕಣು. 1, ೩೨-೩; 1219). [?] 

ಹಾರೆರಕೆ (ನಾ). ಕರಿಯ ರೆಕ್ಕೆ; ಕಪ್ಪಾದ ರೆಕ್ಕೆ: ಇರುಳ ಕಾರೆರಕೆ 
ಬೆಂಬತ್ತುತಿದೆ (ಗಿಳಿವಿಂ. ೫೦-೧೦). [ಕಾರ್‌ + ಎರಕ್ಕೆ (ಆ ಎಣಂಕೆ)] 

ಕಾರೆಲೆ (ನಾ). ಕರಿಯ (ವೀಳೆಯದ) ಎಲೆ: ಕಾರೆಲೆ ಹಣ್ಣಡಿಕೆಯ 
ಬಾಯೊಳಗಿಟ್ಟು ನಾರುವ ಮೈಗೆ ಮಲಿನವಾ ಸೀರೆಯನುಟ್ವಿತಿ ನಲವಿಂದೆ 
ವಿಟಿನ ಸಾರುತಿರ್ದರು ದಾಸಿಯರು (ಜೀವಂಸಾಂ. ೧೯-೧೫), 

[ಕಾರ್ಕ್‌ + ಎಲೆ] 

ಕಾರೆಳ್ಳು (ನಾ). ೧. ಕರಿಯ ಎಳ್ಳು: *ರುಹುಷ್ಕ - ಕಾರೆಳ್ಳು? 
(ಓಷಧಿ. ೧೩೯) ; ಕಾರ್ಯವಿನಾಯಕ ಕಾರ್ಯವ ನಡಸಯ್ಯ ಕಾರೆಳ್ಳು 
ಕಡಲೆ ನಿನಗೀವೆ (ನಾಪದ. ೧೮೫). "ಬಿಳಿಯೆಳ್ಳು' ಪರಾ. 
೨. ಹುಚ್ಬೆಳ್ಳು.; ಗುರೆಳ್ಳು: ಸ್ನಾನ ಮುಗಿಸಿ ನಾಕು ದಶಮಿ, ಕಾರೆಳ್ಳಿನ 
ಹಿಂಡಿ... ಹೊಡೆದು ಢರೆಕಿ ಬಿಟ್ಟಿ ವಿಷಯ ಗೋವಿಂದಭಟ್ಟನಿಗೆ 
ಗೊತ್ತಿರಲಿಲ್ಲ (ದೀಪಹ. 11, ೭). ೩, (ಮನುಷ್ಯರ ಚರ್ಮದ 
ಮೇಲಿರುವ) ಕರಿಯ ಮಚ್ಚೆ ; ಎಳ್ಳಿನಾಕಾರದ ಕರಿಯ ಗಂತಿ: 
* ಜಡುಜಕ್ಯ ಕಾಲಕಃ, ಪಿಷ್ಟುಃ, ತಿಲಕಃ, ತಿಲಕಾಲಕಃ - ಈ ೫ ಕಾರೆಳ್ಳು* 
(ನಾಚಿರಾ. ೧೧೯); ಅಂಗಯ್ಮ ಕಾರೆಳ್ಳಿ ನಂತಿರ್ದ ಗರಳಮಂ ಮಂಗಳ 
ಮಯಂ ನೋಡಿದಂ (ನಂಬಿರ.೨-೨೭); ಮೆಯ್ಯ ಳಾರೆಳ್ಳು ಮೊದಲಾದುವಂ 
ನೋಡಿ ಫಲಾಫಲಂಗಳಂ ಪೇಳ್ವುದು (ಶಾಸ್ತ್ರಟೀ. ೯೦-೩); ಬೆಳುಮತ್ತಿ 
ಕಾರೆಳ್ಳು ಸುಪ್ರದಕ್ಷಿಣವಾದ ಸುಳಿ ಕಡೆಗಂಗಳ ಕೆಂಪು. . . ಮೈಯ್ಯ 
ಕೋಮಸಂಕುಳವೆಸೆದುವು ಚಕ್ರಧರಂ (ಭರಚ. ೬-೬೧) ; ಶರೀರದೊಳು 
ಕರಮೆಸೆದಿಹ ಕೆಮ್ಮತ್ತಿ ಕಾರೆಳ್ಳುಗಳಿರಲೊಪ್ಪಿತವನ ದಿವ್ಮಾಂಗ (ನಾಗಕು. 
೨೫-೪೮). ೪. ಪುಪ್ಪುಸ; ಶ್ವಾಸಕೋಶ: “ತಿಲಕಂ, ಕ್ಲೋಮಂ-ಈ ೨ 
ಕಾರೆಳ್ಳು (ಇ ಕರುಳು? ಕೋಶ] * (ಹಲಾಯು. ೧೦೫-೧೪) ; “ತಿಲಕಮಾ 
ಕ್ಲೋಮಮೆನೆ ಕಾರೆಳ್ಳೆ ನಿಕ್ಳು? (ಮಂಗರಾ. ೧೧೭-೭). 

[ಕಾರ + ಎಳ್ಳು (ಐ ಎಳ್‌)) 

ಕಾರೇಕಾರ "ಕಾರೇಗಾರ' ನೋ. 

ಕಾರೇಗಾರ, ಕಾರೇಕಾರ (ನಾ). ೧.ಕುಶಲ ಕಾರ್ಯಗಳನ್ನು ಮಾಡು 
ವವನು; ಶಿಲ್ಪಿ; ಕೈಕೆಲಸಗಾರ: ಕಾರೇಗಾರರ ಮಟ್ಟುಗಳು ಮತ್ತು 
« «« ಸಾಮಾನುಗಳು (ಗ್ರಾಮಾಕ. ೩೫); ಅನ್ಯದೇಶದಲ್ಲಿ ಹುಟ್ಟುತ್ತಿದ್ದ 
ಒಡವೆಗಳ ಜ್ಞಾನವು ಇಂಗ್ಲೀಷ ಕಾರೇಗಾರರಿಗೆ ಆಗಿ ಅಂಥ ಒಡವೆಗಳನ್ನು 
ಮಾಡುವ ಲವಲನಿಕೆಯು ಅವರಲ್ಲಿ ಹುಟ್ಟಬೇಕು (ಇಂಗ್ಲಂಡ, ೨೭೫) ; 
ಪಾಂಡ್ಯಜೇಶದ ಕಾರೇಗಾರೆರು ಅತ್ಯಂತ ನಿಪುಣರು (ಶ್ರೀರಾಯ. ೩೩೯). 

110 


ಕಾರೀಡ ೧೭೪೦ 


ಕಾರೀಕಾರ: ೨, ಕಾರ್ಯವನ್ನು ನಿರ್ವಹಿಸುವವನು ; ಕಾರು 
ಭಾರಿ : ಬೆಪ್ಪನಾಡ ನಾಯಕನ ಉತ್ತಯೆಂಬ ಕೊಡಗ ಕಾರೇಕಾರ 
ಉಪ್ಪಿಗೆ ಹರಾಮನಾಗಿ (ರಾಜೇಂದ್ರ. ೪). 
[+ ಪಾಠ. ಕಾರೀಗರ್‌, / ಸಂ. ಕಾರೈಕಾರ] 
ಳ್ಳಾರೇಡ (ನಾ). ಒಂದು ಬಗೆಯ ಪಕ್ಷಿ: ನವಿಲಸಗವಕ್ಕಿಯರಗಿಳಿ(ಣಿ) 
ಕಾರೇಡೆಂ ಗಿಡುಗಂ ಸಿಂಚಾಮಿನಿತುಂ ಗಮನಾಗಮದಲ್ಲಿ ತಾಂ ಪುಗೆ 
ಶುಭದಂ (ಲೋಕೋಪ. ೧೨-೧೯). [?] 
ಕಾರೇಡಿ (ನಾ). ಕಪ್ಪು ಏಡಿ; ಕರಿಯ ನಳ್ಳಿ: ಡೊಗೆರಿನಿಂದ 
ಆಹಾರಾನ್ವೇಷಣೆಗಾಗಿ ಆಗ ತಾನೆ ಹೊರಗೆ ಬಂದಿದ್ದ ಕಾರೇಡಿಯೊಂದು 
ತನ್ನ ಬಳಿಗೆ ಕರಿಯ ಕೋಲು ಬರುತ್ತಿದ್ದುದನ್ನು ಕಂಡು ಬೆದರಿ. ., 
ಡೊಗರಿನ ಕಡೆಗೆ ಓಡತೊಡಗಿತು (ಕಾನೂರು. ೨೦). 
[ಕಾರ್ಕ್‌ + ಏಡಿ] 
ಕಣರೇಳು (ನಾ). (?) : ಕನಸಂತರಿಕ್ಷಮಂಗಧ್ವನಿ ಕಾರೇಳು ಕಲಿಸ 
ಲಕ್ಷಣಂಮತ್ತಂ ಮೇದಿನಿಕಂಪಮೆಂಬವಷ್ಟಾಂಗ ಹಿಮಿತ್ತಂ ಬಗೆವೊಡವರ್ಗೆ 
ಶುದ್ಧೆಗೆಯಲ್ತೆ (ಧರ್ಮಾಮೃ. ೫-೧೫೮). [2] 
ಕಾರೊಕ್ಕಲ್‌ (ನಾ). ಹೊಲಗದ್ದೆಗಳಲ್ಲಿ ಕೆಲಸಮಾಡುವವನು; 
ಉಳುಮೆಗಾರ: ಮೇರು ಪೊಸಂತಿಲ್‌: ಕುಡಿತೆಯ ನೀರಂಬುಧಿ ಗಗನ 
ತಳಮೆ ಕೈ ದಿವಿಜಗಣಂ ಕಾರೊಕ್ಳ್ಕಲೆಂದೊಡುಟ್‌ದವರಾರಾತನ ಮಸಪ 
ಮಸಕದಡೆಸಕಮನಿಟಾಪರ್‌' (ಕಾವ್ಯಸಾ. ೨೩೯ ಶೂದ್ರಕ). 
[ಕಾರ್‌ 4+ ಒಕ್ಕೆಲ್‌] 
ಕಾರೊಡಲ್‌, ಕಾರೊಡಲು (ನಾ). ಕರಿಯ ಮೈ; ಕಪ್ಪು ಬಣ್ಣದ 
ದೇಹ: ಬೆರೆತ ಮೋಜೆಯ ಗಂಟು ಪುರ್ಬಿನ... ತೋರ ಕಾರೊಡಲ 
(ಬಸಪು. ೨೦-೧೨); ಅನುಪಮದೆ ಕಾರೊಡಲ ಬೇಡವಡೆ ., . ಐತರು 
ತಿರ್ದುದು (ಜೈ ಮಿಭಾ. ೨೮-೪೦) ; ಕಾರೊಡಲ ಚಂಡಾಲರೆಳೆತಂದು... 
ಕಾಲ್ಬೆರಳ ಕೊಯ್ದು ಕೊಂಡೋಡಿದರು (ಚಂದ್ರಸ. ೩೭). ಕಾರೊಡಲು : 
ಕಾರೊಡಲು ಮೇಗೆಡರ್ದ ಮೆಯ್ಸ್ದ ವಿರು ಕೆಂಗಲಿಪ ತೋರಗಣು 
(ಹಚಕಾ. ೫-೨) ; ಕಾರೊಡಲು ಕೇಸುರಿಗಣ್ಣು . . . ನೆಲದಿ ಪೊರಳುತಿಹ 
ಭೂತಮಂ ಕಂಡು (ಪ್ರೌಢರಾ. ೧೦-೧೭). [ಕಾರ್ಕ್‌ + ಒಡಲ್‌) 
ಕಾರೊಡಲ (ನಾ). ಕರಿಯ ಮೈಯುಳ್ಳವನು; ಕೃಷ್ಣ; ವಿಷ್ಣು: 
“ತಾವರೆಗಣ್ಣಂ ಕಾವನಯ್ಯನುಂ ಕಾರೊಡಲಂ* (ಕವಿಕಂ. ೨೪); 
ಪಲಗಣ್ಣ ಕಾರೊಡಲ ಮಾತುವೆಣ್ಣೆಜಿಯರುಂ ತುಳಿಲ್ಫೈಯ್ವ (ರಾಘಡ. 
೧-೪); ಕಾರೊಡಲನೆ ಬೇವನಾದಿಲಕ್ಷಿ ಯೆ ದೇವಿ (ಶತಸಾಂ. ೧೩-೭೨). 
ಕಾರೊಡಲ ಕೆಳೆಯ = ವಿಷ್ಣುವಿನ ಮಿತ್ರ; ಶಿವ: ಬಾಂಬೊಳೆ 
ದಲೆಯ ಕಾರೊಡಲ ಕೆಳೆಯ (ನವಮೋ. ೩೩-೧). 
[ಕಾರೊಡಲ್‌ + -ಅ್ಯ) 
ಕಾರೊಡಲು "ಕಾರೊಡಲ್‌' ನೋ. 
ಕಾರೊಡ್ಡು, (ಕ್ರಿ). (ಮಳೆಯ) ಮೋಡವನ್ನು ಒಡ್ಡು, —ವಿಸು: 
ಕಾಕೊಡ್ಡಿ ಹುಯ್ಕೊ ಮಳೆರಾಯ.ತೆಂಗಿಯ ಇಂದಿನ ಪಯಣ ಉಳಿಯಲಿ 
(ಹಳ್ಳಿ ಬಾ. ೩೨-೬). [ಕಾರ್ಕ್‌ + ಒಡ್ಡು) 
ಕಾಕೊಡ್ಡ್ನು (ನಾ). ಕರಿಯ ರಾಶಿ; ಕತ್ತಲೆಯ ಸಮೂಹೆ : ಬಿಗಿದ 
ಭೀತಿಯ ನಿಶಿಯ ಕಾರೊಡ್ಡು ಕರಗುತ್ತ, ನಗುವನಕ ಶಾಂತಿಯಿರಲು 
(ಇಂಗೀತೆ. ೨೭-೯). [ಕಾರ್ಯಾ 4 ಒಡ್ಡು] 
ಕಾರೊಸೆಡು (ನಾ). ಕಪ್ಪಾದ ಒಸಡು; ಕರಿಯ ಒಸಡು; 
ಕಾರೊಸಡುಂ ಕರ್ಬಾಯುಂ ಪೇರೊಡಲುಂ ತೊಳಪ ದಾಡೆಯುಂ 
(ಕಾವ್ಯಾವ. ೨೨೦), ಕಾರೊಸಡು, ಕಾರಿರುಳ್‌, ಪೇರೊಡಲ್‌ 
(ಭಾಷಾ ಭೂ. ೧೩೪ ಉದಾ). [ಕಾರ್ಕ್‌ + ಒಸಡು] 


25 


35 


45 


ಕಾರ್ಗಲಸು 


ಕಾರೊಜ! (ನಾ). ಕಪ್ಪು ಬಣ್ಣದ ಒರೆ, ಕೋಶ: ಅರ್ಚಿಸಲೆಂದವ 
ನೊಜಕೆಯಿಂದುರ್ಚಿದ ಕೂರೆಲಗಿವೆನಿಸಿ ಕಣ್ಬೂಣರವು ಮೆಯ್ವೆರ್ಚಿದೊಡೆ 
ಮದನನಲ್ಲಿಯೆ ಸಾರ್ಟಿದ ಕಾರೊಜಕಿಗಳಂತೆ ಪುರ್ಬುಗಳೆಸೆಗುಂ 
(ಲೀಲಾವ. ೬-೮೭) ; ಬಡಬಾಸೆಯೆಂಬ ಕಾರೊಆಕ ಯೊಡನಿರೆ ದಿಗ್ವಿಜಯ 
ಕರ್ಟಿಸಲ್‌ ಮದನಂ ತಾಂ ಪಿಡಿದಸಿಯನುರ್ಚಿ ನಿಲಿಸಿದ ಬೆಡಂಗನಾಳ್ಕುದು 
ತನೂದರೀತನುಮಧ್ಯಂ (ವೃಷವಿ. ೪-೧೦೩). [ಕಾರ +೬ ಒಜಕ್ಕಿ] 

ಕಾರೋತ್ತರ (ನಾ). ಹೆಂಡದ ನೊರೆ, ಬುರುಗು: (ಕಿ). [ಸಂ.] 

ಕಾರೋಪಕ "ಕಾರಪಕ' ನೋ. 

ಕಾರ್ಕಡೆ (ನಾ). ಕಾರ್ಗಾಲದ ಕೊನೆ; ಮಳೆಗಾಲದ ಅಂತ್ಯ: 
ಸಂದಿರ್ದ ಮಾರ್ಗಶಿರದಂದೊಂದಿದ ಫುಣ್ಣಿಮೆಯ ದೆವಸ ರವಿ ಶಶಿ 
ಮುಗಿಲೊಳ್‌ ಬಂದುದಯಿಸೆ ಕಾರ್ಕಡೆಯಾ ಮುಂದಣ ಕಾಲಕ್ಕೆ ಮಟ್‌ 
ಗಳೊಳ್ತನೆ ಪೇಲ್ಗುಂ (ಅಟ್ಟಮ. ೮-೮೦) ; ಎಡೆಯುಡುಗದೆ ಬೆಳಸು 
ಮರ್ಧಮುಂ ಮಲಕೆಯುಂ ಕಾರ್ಕಡೆ ಬೆಳೆಗುಂ ಪ್ರಜೆಗೆ ಭಯಂ ನಡುಕಂ 
(ಅಟ್ಟಿಮ. ೩-೮ ಪರಿ). [ಕಾರ್‌ + ಕಡ್ಮೆ) 

ಕಾರ್ಕರಿ (ನಾ). ಒಂದು ಬಗೆಯ ತಂತಿವಾದ್ಯ: ಆ ವಾದ್ಮೆಗಳ ಸಮೂಹ 
ದಲ್ಲಿ ಕಾರ್ಕರಿ, ವೀಣಾ, ಕನ್ನಡನೀಹಾ ಮುಂತಾದ ತಂತೀ ವಾದ್ಯಗಳೂ 
* - « ಹೆಸರಿಸಲ್ಪಟ್ಟಿ ನೆ (ಸಂಗೀಚಂ. ೧೦೮). [ಲ ಸಂ. ಕರ್ಕರೀ) 

ಕಾರ್ಕೆರ್ದಿ "ಕಾರಕರ್ದಿ' ನೋ. 

ಕಾರ್ಕಶ್ಯ (ನಾ). ಬಿರುಸು; ಕರ್ಕಶತೆ : ಕರ್ಬೊನ್ನಿಂದಂ ವಿಧಾತ್ರಂ 
ಸಮೆದನಿವನನೆಂಬೊಂದು ಕಾರ್ಕಶ್ಶದಿಂದಂ (ಕಾದಂಪೂ. ೧೬೫). [ಸಂ.] 

ಕಾರ್ಕೆ: "ಕಾಲಕೆ? ನೋ. 

ಕಾರ್ಯಾನನೀಸ (ನಾ). ಸರಕಾರೀ ಧಾನ್ಯ ಸಂಗ್ರಹಾಲಯಗಳನ್ನು 
ನೋಡಿಕೊಳ್ಳುವ ಅಧಿಕಾರಿ; ಉಗ್ರಾಣಾಧಿಕಾರಿ: ಕೋಟಿ 
ಕೋಟಿಗೂ ಬ್ರಾಹ್ಮಣನಾದ ಸುಭೇದಾರನೊಬ್ಬನೂ ಪ್ರಭುಜಾತಿಯವ 
ನಾದ ಕಾರ್ಬಾನನೀಸನೊಬ್ಬನೂ ಇರುತ್ತಿದ್ದರು (ಛತ್ರಶಿ. ೧೫೪). 

[4 ಪಾರೆ. ಮರಾ, ಕಾರಖಾನನವೀಸ್‌] 

ಕಾರ್ಹಾನೆ "ಕಾರಖಾನೆ? ನೋ. 

ಕಾರ್ಬೂನ "ಕಾರಕೂನ? ನೋ. 

ಕಾರ್ಗತ್ತಲೈ (ನಾ). ಮಳೆಗಾಲದ ಕತ್ತಲೆ; ಕಾರ್ಮೋಡಗಳ 
ಕತ್ತಲೆ: (ಕಿ). [ಕಾರ್‌ + ಕತ್ತಲೆ (ಆ ಕಟ್ತಲೆ)] 

ಕಾರ್ಗತ್ತಲೈ, ಕಾರಗತ್ತಲೆ, ಕಾರುಗತ್ತಲು, ಕಾರುಗತ್ತಲೆ, ಕಾರು 
ಗಳ್ತಲೆ (ನಾ). ಕಪ್ಪಾಗಿ ಕವಿದ ಕತ್ತಲೆ; ದಟ್ಟವಾದ ಕತ್ತಲೆ; 
ಕಗ್ಗತ್ತಲೆ: ಕಾರ್ಗತ್ತಲೆ ಮಸಗೆ ಮುಸುಜುವ ಮಜಸಿದುಂಬಿಯ ಬಂಬ 
ಲೊಳಂ (ಕಾದಂಪೂ. ೧೧೭); ಎತ್ತ ನೋಡಿದೊಡೆ ಭೇದಿಸಲಳವಲ್ಲ 
ಕಾರ್ಗತ್ತಲೆ ಕವಿದುವಾಹವದೆ (ಮೋಹತ. 9೦-೪೧); ಕಾಡಿಗೆಯಂತಹ 
ಕಾರ್ಗತ್ತಲೆಯಿಂದಾವೃತವಾಗುವುದೋ (ಜ್ಯೋತಿರ್ವಿ. ೫೬). 
ಕಣರಗತ್ತಲೆ: ಕಾರ್ಗೊಲಿಸೆಯೆ ಕಾರಗತ್ತ ಲೆಗವಿದು (ನವಮೋ. ೩೩-೧೯). 
ಕಾರುಗತ್ತಲು: *ಶಾರ್ವರಂ - ಕಾರುಗತ್ತಲು, ಘಾತುಕ” 
(ಸಿದ್ಧಾಂತಿ ೩೬೧). ಕಾರುಗತ್ತೆಲೆ: ಕಣ್ಣುಗಳಂ ಮುಚ್ಚುತ್ತ ಬರುವ 
ಕಾರುಗತ್ತಲೆಯೊಳ್‌ (ಸೌ ಗಂಧಿ. ೮-೨). ಕೌರುಗೆಳ್ತಲೆ; ಮಾರೆ 
ಭೂಪತಿಯ ಸಮ್ಮೋಹನಾಂಜನಮೋ ಎನೆ ಕಾರುಗಳ್ತಲೆ ಕವಿದುದಲ್ಲಲ್ಲಿ 
(ವೆಂಕಾರಾ, ೫-೨-೩೨). [ಕಾರ್ಯ + ಕತ್ತಲೆ (ಆ ಕಟ್ತಲೆ)] 

ಕಾರ್ಗಲಸು, ಕಾರಗಲಸು, ಕಾರಗಲಿಸು, ಕಾರುಗಲಸ್ಕು 
ಕಾರೆಗಲಸು (ಕ್ರಿ). ೧. ಕೆಸರು ಕಲಸು (?) : ಬಡವ ನಾನೊಂದು 
ನೇಗಿಲಲಿ ನಿನ್ನನು ಬೀಳಹೊಡೆದು ಕಾರ್ಗಲಸಿ ಗದ್ದೆಯನು ತಡೆಯದೆ 
ಸತ್ಯ್ರೀರ್ಶಿ ಗಂಧಶಾಲಿಯ ಬಿತ್ತಿ ಪಡೆವೆನು ಫಲವ (ಮೋಹತ. ೩೮-೪೯). 


ಕಾರ್ಗಾಲ 


ಕಾರಗಲಸು: ೨. ನೆಲಸಮಮಾಡು, --ಧ್ವಂಸಮಾಡು. 
ವೀರಭದ್ರನ ಮಸಕದಲಿ ದಕ್ಷನ ಬಲ ಕಾರಗಲಸಿದಂದದಲಿ (ಕಂನವಿ. 
೧೫-೩೯, ಕಾರಗಲಿಸು : ೧. ನೆತ್ತರ ನೆಣದ ಕಾರಗಲಿಸಿನೋರಣೆಗೆಡೆದ 
ಖೇಚರಭೂಚರ ನಿಶಾಚರ ಪಜ್ತಿಪ್ರತಾನಂ ಜವನುಂಡು ಕಾಜ 
ಕಡಲಿಟ್ಟಿಂತಿರಿರ್ದುದು (ಅನಂಘು. ೧೪-೭ ವ). ಪಿ. ಕಾರಗಲಿಸಿದನಮಮ 
ರಾಜಕುಮಾರ ಕಂಠೀರವನು ರಿಪುಪರಿವಾರವನು (ಕುವ್ಯಾದ್ರೋ. ೫-೧೦) ; 
ತಾರಕಾಸುರನುಪಟಳಕಂಜಿ ಜಗವೆಲ್ಲ ಕಾರಗಲಿಸಿದಂದದಲಿ ಊರೂರು 
ಗಳ ಬಿಟ್ಟು ಸರ್ವಜನರು ಬಂದು ಸೇರಿದರ್ಗಿರಿ ತರುಗಳನು (ಕಂನವಿ. 
೧೧-೫೫). ಕಾರುಗೆಲಸು : ೨. ಕಾರುಗಲಸಿದರಮನು ಯದುಬಲ 
ವೀರರನು (ಕೋಗಯ. ೨೩-೪೯) ; ಭೂರಿ ರಥಿಕರ ಧನುವ ತುಂಡಿಸಿ 
ಕಾರಗಲಸಿದನಮಮ ಕಡುಹೆಂತುಟೋ ಕಪೀಶ್ವರನ (ಮೈ ರಾಕಾ. ೪-೫೫). 
ಕಾರೆಗಲಸು : ೧. ಸೂಸುವ ಮುತ್ತಿನ ಸೇಸೆಗಳೊಳಾಲಿಕಲ್ಲಳ್‌ 
ಕಾರೆಗಲಸಿಕೊಳ್ವ ಮಲಕಿಯೊಳ್‌ (ಅರ್ಧನೇ. ೭-೪೩ವ). 
[ಕಾರ್ಕ್‌ + ಕಲಸು] 
ಕಾರ್ಗಾಲ (ನಾ). ಮಳೆಗಾಲ; ವರ್ಷಾಕಾಲ: ಕಾರ್ಗಾಲಮಂ 
ಸೋಗೆ... ನೆನೆವಂತಾಂ ನೆನೆವೆಂ ಸರೋಜಮುಖಿಯಂ (ಆದಿಪ. 
೧೨-೩೨) ; ಕಾರ್ಗಾಲದ ನೆವಿಲಂತಾನಂದಿತಚಿತ್ತರಾಗಿ (ಧರ್ಮಾ ಮೃ. 
೮-೨೧೫) , ಕಾರ್ಗಾಲದಭ್ರಮಾಲೆಗಳಮರಸರಣಿಯೊಳ್‌ (ಜೈಮಿಭಾ. 
೩-೪೦) ; ಇದುವೆ ಕಾಡಿಗೆ ಕಡೆವ ಕಾರ್ಗಾಲ (ಹೃದಸ. ೫೧೪). 
[ಕಾರ್‌ + ಕಾಲ] 
ಕಾರ್ಗುಂತಳ (ನಾ). ಕಪ್ಪಾದ ತಲೆಗೂದಲು ; ಕರಿಯ ಕೂದಲು. 
"ಕಾರ್ಗುಂತಳೆ' ಪರಾ. [ಕಾರಾ + ಕುಂತಳ (ನಕುಂತಲ)] 
ಕಾರ್ಗುಂತಳೆ (ನಾ). ಕಪ್ಪಾದ ತಲೆಗೂದಲುಳ್ಳವಳು : `ಸಂತಸವಡೆ 
ದೊರ್ವೆಸಲುಗೆ ವೆಗ್ಗಡತಿ ಕಾರ್ಗುಂತಳೆಯರಿಗೆ ಪೇಳಿದಳು (ಮೋಹತ. 
೪-೬೪). [ಕಾರ್ಗುಂತಳ + -ಎ್ವ) 
ಕಾರ್ಗುರುಳು (ನಾ). - ಕಾರ್ಗುಂತಳ: ಲಲಿತ ಕಾರ್ಗುರುಳು ಕಾಮಗೆ 
ಮಲವುತಿಹರ ಕೊರಲ್ಲುರುಲಿಡುವ ನೇಣಗುರುಳು (ನವಮೋ. ೨೫-೪೮). 
[ಕಾರ್ಕ್‌ 4 ಕುರುಳು (ಆ ಕುರುಳ್‌)] 
ಕಾರ್ಗುರುಳೆ (ನಾ). - ಕಾರ್ಗುಂತಳೆ: ಕಾರ್ಗುರುಳೆ ಕೇಕಿ ಧಮ್ಮಿಲ್ಲೆ 
ಕಂಬುಗ್ರೀವೆ (ನವಮೋ. ೨೦-೧೫). [ಕಾರ್ಗುರುಳು + - ವ] 
ಕಾರ್ಗೆಣಸು "ಕಾರಗೆಣಸು' ನೋ. 
ಕಾರ್ಗೆಯ್‌ (ನಾ). - ಕಾರಗದ್ದೆ : ಕಾರ್ಗೆಯ್ಕ ಮೇರೆಯೊಳಿಟ್ಟ ಕೆಕ್ಕರಿಕೆ 
ಬಿರಿವಂತಾನುಂ ಮೆಯ್‌ ಬಿರ್ಕುಬಿರ್ಕೆನೆ ನಿಬ್ಬರಂ ಬಿರಿದೊಳಣಗುಂ 
(ಶಾಂತಿಪು. ೭-೯೨). [ಕಾರ್‌ * ಕೆಯ್‌,] 
ಕಾರ್ಗೊಳಿಸು (ಕ್ರಿ). .೧. ಕಪ್ಪುಮಾಡು, ೨. ಕಳಂಕ ತರು. 
೩. ಕೆಡಿಸು; ನಾಶಮಾಡು (?): ಕೂರ್ಗಣೆಯ ಕೂರಸಿಯ 
ಬಲುಹನು ಕಾರ್ಗೊಳಿಪ ಪರಶುವನು ಧರಿಸಿದ ಭಾರ್ಗವ ಶ್ರೀರಾಮ 
ಜನಿಸಿದನವರ ಪುಣ್ಮದಲಿ (ಸಂಭಪ. ೨೬-೯). [?) 
ಕಾರ್ಗೋಲ್‌ (ನಾ). ಕತ್ತಲೆಯನ್ನುಂಟುಮಾಡುವ ಮಂತತ್ರಾಸ್ರ್ರ ; 
ತಿಮಿರಾಸ್ತ್ರ: ಬಳಿಕ ನೋಡೆಂದು ಕಾರ್ಗೊಲಿಸೆಯೆ ಕಾರಗತ್ತಲೆ 
ಗವಿದುಯೆತ್ತತ್ತ ನೋಡಲುಮಭೆ ದೃಮಾಗಿಯಿರೆ.. . ಚಂಡ 
ಭಾಸ್ಕರ ಬಾಣಮಂ ತೆಗೆದು (ನವಮೋ. ೩೩-೧೯). 
[ಕಾರ್ಕ್‌ + ಕೋಲ್ಡ್‌) 
ಕಾರ್ಚಿಬಳ್ಳಿ (ನಾ). ಚಿಕ್ಕಚಿಕ್ಕ ಕಾಯಿಗಳನ್ನು ಬಿಡುವ ಒಂದು 
ಬಗೆಯ ಹಾಗಲ ಜಾತಿಯ ಬಳ್ಳಿ: (ಮೈಔಗಿ. ೫೪-೧೦೯೩). 
[ಕಾರ್ಚ + ಬಳ್ಳಿ] 


೧೭೪೧ 


10 


20 


30 


45 


ಕಾರ್ತಿಕೇಯ 


ಕಾರ್ಡು (ನಾ). ೧. ರಟ್ಟು ಕಾಗದ. ೨. ಇಸ್ಪೀಟು ಆಟಿದ ಎಲೆ. 
೩. ಗುರುತಿನ ಚೀಟ; ಹೆಸರು ಬರೆದ ಚೀಟಿ: ಬಂದವರ ಹೆಸರಿನ 
ಕಾರ್ಡುಗಳನ್ನು ಕಂಡೊಡನೆ ಗೋವರ್ಧನ ಅವರನ್ನು ಒಳಗಿನ ಕೋಣೆಗೆ 
ಕರೆದೊಯ್ದ (6ತ್ನ್ನಗೋ. ೨೦). ೩. ಅಂಚೆಯ ಕಾಗದ: ಗಂಡಸು 
ಅಂಚೆಯ ಕಾರ್ಡಿನಂತಾದರೆ ಹೆಂಗಸು ಕವರಿನ ಹಾಗೆ (ಇಂಚಾಪ. 
೨೩೪-೫೬). [+ ಇಂ, card] 

ಕಾರ್ಡುದಾರ (ನಾ). ಗುರುತಿನ ಚೀಟಿಯನ್ನು ಹೊಂದಿದವನು; 
ಕಾರ್ಡು ಉಳ್ಳವನು: ಕಾರ್ಡುದಾರರೆ ಉಪಟಳವಂತೂ ಹೇಳತೀರದು. 
ನಿನ್ನೆ ಮಧ್ಯ ರಾತ್ರಿಯವರೆಗೂ ಕೊಟ್ಟು ಕೊಟ್ಟು, ಲೆಕ್ಕವೇ ಸರಿಯಾಗಿಲ್ಲ 
(ದೇಶಧು. ೬೭). [ಕಾರ್ಡು 4 -ದಾರ್ಯ) 

ಕಾರ್ತವೀರ್ಯ (ನಾ). ೧. ಪ್ರಸಿದ್ಧರಾದ ಆರು ಚಕ್ರವರ್ತಿಗಳಲ್ಲಿ 
ಒಬ್ಬ; ಪರಶುರಾಮನಿಂದ ಹತನಾದ ಒಬ್ಬ ದೊರೆ : ಹರಿಶ್ಚಂದ್ರ ನಳ 
ಪುರುಕ್ತುತ್ಸವಪುರೂರವ ಸಗರ ಕಾರ್ತವೀರ್ಯರೆನಿಪ್ಪಜುವರತ್ಮವಿರಳದ 
ಚಕ್ರವರ್ತಿಗಳಕ್ಕವರ್ಗೆ ಪುಣ್ಮಶ್ಲೋಕರೆಂಬ ನಾಮಂ? (ಮಂಗರಾ. 
೭೮-೨). ೨. ರಟ್ಟವಂಶದ ಒಬ್ಬ ದೊರೆ: ಪೃಥ್ವೀರಾಮೇನ ಯದ್ದತ್ತಂ 
ನಿವರ್ತ್ತನಂ ಕಾರ್ತ್ರ್ವವೀಯೇಣ ಭೂಯಃ ಸ್ವಗುರವೇ ದತ್ತಂ (ಸೌಇಇ. 
XX, ೧೦-೨೦; 875). ೩. ಒಬ್ಬ ಜೈನ ಚಕ್ರವರ್ತಿ: (ಕಿ). [ಸಂ.] 

ಕಾರ್ತಸ್ಪರ (ನಾ). ಚಿನ್ನ; ಭಂಗಾರ: ಕಾರ್ತಸ್ವರ ವಿಳಾಸ ಕಳಸಮುಖ 
ವಿಗಳಿತ ಸ್ಥೂಲ ದುಗ್ಧ ವಾರಿಧಾರಾ ಸಹಸ್ರಂಗಳ್‌ (ಅದಿಪು. ೭-೯೬ ವ); 
ಎರಡಿಭಮನೇಜಕಿ ಕಾರ್ತಸ್ವರದೆರಡುಂಕೆಲದೊಳಿರೆ (ಸುಕುಮಾ. ೯-೭೭). 

(ಸಂ. 

ಕಾರ್ತಾಂತಿಕ (ನಾ). ಭವಿಷ್ಯ ಹೇಳುವವನು; ಜೋಯಿಸ; 
ದೈವಜ್ಞ: *ಕಾರ್ತಾಂತಿಕಂ... ಸುದೆವಜ್ಞನುತ್ತಮ ಜ್ಯೋತಿಸನೆನಿಕ್ಕು 
(ಮಂಗರಾ. ೭೫-೬); ಅನೇಕ ಕಾರ್ತಾಂತಿಕ ಸಂತಾನ ಸಂಭನ್ನಮು 
ಮಪ್ಪಂತಃಪುರಮಂ . . . ಪೊಕ್ಕು (ಚಂದ್ರಪು. ೩-೯೬ ವ). [ಸಂ.) 

ಕಾರ್ತಿ (ನಾ). (ಕರಾ) ಕಾರು ತಿಂಗಳು: ಈ ಸಲದ ಕಾರ್ಶಿಬೆಳೆ 
ಚೆನ್ನಾಗಿ ಬಂದಿದೆ (ರೂಢಿ). [4 ತುಳು. ಕಾರ್ತಿ, ಕಾರ್ತೆಲ್‌] 

ಕಾರ್ತಿಕ (ನಾ). ೧. ಚಾಂದ್ರಮಾನ ವರ್ಷದಲ್ಲಿ ಎಂಟನೆಯ 
ತಿಂಗಳು: ಪ್ಲವಸಂವತ್ಸರದ ಕಾರ್ಶಿಕಂ ಮುದಮನೀಯೆ (ಆದಿಪು. 
೧೬-೭೬); ಕಾರ್ತಿಕ ಪೌರ್ಣಮಿಯ ರಾತ್ರಿ ಕೃತ್ತಿಕಾದೀಪೋತ್ಸವ ... 
ಆಚರಿಸಲ್ಪಡುತ್ತದೆ (ನಕ್ಷತ್ರ. ೯) ; ಕಾರ್ತಿಕವಾದ ಮೇಲೆ ಮಳೆಯಿಲ್ಲ, 
ಕರ್ಣ ತೀರಿಕೊಂಡ ಮೇಲೆ ಯುದ್ಧವಿಲ್ಲ (ಗಾದೆ). ೨. ಕಾರ್ತಿಕ 
ಮಾಸದಲ್ಲಿ ದೇವಾಲಯಗಳಿಗೆ ಮಾಡುವ ದೀಪೋತ್ಸವ : ಬಾ ಜಾಳ 
ದೇಗುಲಕೆ ಭಾನನರ್ತಕಿಯಾಗಿ ಹೊಸಭಾವ- ದೀಪಗಳ ದಿವ್ಯಕಾರ್ಶಿಕ 
ವಾಗಿ (ಕರುಶಾ. ೧೨). ೩. ಕಾರ್ತಿಕೇಯ : ನೋಡಿದವರೆಲ್ಲ ಅನ್ನು 
ತ್ತಿದ್ದರು “ಅಹಾ ಇವನು ಹುಡುಗನಲ್ಲ; ಪ್ರತ್ಯಕ್ಷ ಕಾರ್ತಿಕ” ಎಂದು 
(ಇಪ್ಪಕ. ೩೦೦). (ಸಂ. 

ಕಾರ್ತಿಕಾಯಿ (ನಾ). - ಕಾರ್ಚಿಬಳ್ಳಿ : (ಮೈಇಗ. ೫೪-೧೦೯೬). [1] 

ಕಾರ್ಶಿಕಿಕ (ನಾ). ಕಾರ್ತಿಕ ಮಾಸ. [ಸಂ.] 

ಕಾರ್ತಿಕೇಯ (ನಾ). ೧. ಕೃತ್ತಿಕೆಯರಿಂದ ಪೋಷಿಸಲ್ಪಟ್ಟವನು; 
ಸ್ಕಂದ; ಕುಮಾರಸ್ವಾಮಿ; ಷಣ್ಮುಖ: ಬಿನ್ನಪಂಗೆಯ್ಲು ಬೇಂಟಿ 
ಯಾತಂಗೆ ಮೃಗ ವ್ಯಾಯಾಮ ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು 
(ಪಂಪಭಾ. ೫-೪೭ ವ). ೨, ಒಂದು ಮೂಲಿಕೆ (7): ನೇತ್ರ 
ವಾಯುವಿಗೆ ಎಲೆಕಪ್ಪಲಿ... ಆಳಲೆಕಾಯು ಕರಿ ಕಾರ್ತಿಕೇಯ ಕರಿ ಇವು 
ಎಲ್ಲವೂ ಸಮಭಾಗ ಸಣ್ಣನಾಗಿ ತಿರುಹಿ ... ಕಣ್ಣಿಗೆ ಹಚ್ಚುವುದು 
(ವಿವೈವಿ. ೧೩೫), (ಸಂ.) 


ಕಾರ್ತಿಗೆ 


ಕಾರ್ತಿಗೆ (ನಾ). - ಕಾರ್ತಿಕ ೧: ಪ್ರಥಮ ವಿಜಯ ಸಮ್ಮೃತ್ಸರೆಂ 
ಕಾರ್ತ್ಸಿಗೆ ಪುಣ್ಣಮೆ ಅನ್ನು (ಎಕ. 111, ತಿರುಮ. ೧-೪; 726). 
[ಆ ಸಂ. ಕಾರ್ತಿಕ?) 
ಕಾರ್ತೀಕ (ನಾ). - ಕಾರ್ತಿಕ೧: ಚೈತ್ರದಲ್ಲಿಯು ಶೋಕ... 
ಕಾರ್ತೀಕದಲಿ ಸಿದ್ಧಿ (ಗಗತಾ. ೪-೬೪); ಭಾವ ಸಂವತ್ಸರ ಕಾರ್ತೀಕ 
ಮಾಸ (ಶ್ರೀವಿದ್ಯಾ. ೧). (ಆ ಸಂ. ಕಾರ್ತಿಕ] 
ಕಾರ್ತ್ಸ್ನ್ಯ (ನಾ). ಒಟ್ಟು; ಮೊತ್ತ. [ಸಂ,] 
ಕಾರ್ನಿೀರು (ನಾ). ಮಳೆಯ ನೀರು: ಪಡುಮೂಡಲ ಕಾರ್ನೀರನು ಎರೆ 
ವೆಲರಿನ ತೀಟ, ಬೀಳುವ ಬೀಜನೆ ಮೊಳೆತಿರೆ ತೆನೆ ಹಿಡಿಯುವ ಮಾಟ 
(ನಾದಲೀ. ೨೬-೬). [ಕಾರ್‌ + ನೀರು (ಆ ನೀರ್‌,)] 
ಕಾರ್ನೀಸು (ನಾ). ಗೋಡೆಗಳ ಮೇಲ್ಬಾಗದಲ್ಲಿ ಮುಂದಕ್ಕೆ ಚಾಚಿ 
ಕೊಂಡಿರುವ ಅಲಂಕಾರ ಭಾಗ; ಕಪೋತ: ಇವುಗಳ ಮೇಲೆ 
ನಾಲ್ಕು ಅಂಗುಲ ಆಳದ "ಕಾರ್ನೀಸು? ಅದರ: ಮೇಲೆ ಕಟಾಂಜನದ 
ಮತ್ತು ವಿಗ್ರಹಗಳ ಗೋಪುರೆಗಳು ಇವೆ (ಹೊಯ್ಸವಾ. ೫೪). 
[+ ಇಂ. Cornice] 
ಕಾರ್ಪಟಕೆ (ನಾ). ೧. ತೀರ್ಥಯಾತ್ರೆ ಮಾಡುವವನು; 
ಯಾತ್ರಾರ್ಥಿ; ಯಾತ್ರಿಕ. ೨. ಮೋಸಗಾರ; ಕಪಟ. (ಸಂ.] 
ಕಾರ್ಪಣ್ಯ(ನಾ). ೧.ಬಡತನ; ದಾರಿದ್ರ್ಯ: ಸೂತಮಾಗಧನರವಿ ಬುಧವೈ 
ತಾಳಿಕರ ಕಾರ್ಪಣ್ಯವಡಗಿದವು (ಕುವ್ಯಾಉ. ೧೧-೩೫) ; ಕಸ್ಟಕಾರ್ಪಣ್ಯವ 
ಕಾಣಿಸಿ ಕನಲದೆ ತುಸ್ಟಿ ವಡಿಪುದೊಲವಜಕಿ:ತು (ಹದಿಬ. ೩-೧೮). 
೨. ದೈನ್ಯ; ದೀನಸ್ಥಿತಿ; ಅಸಹಾಯಸ್ಥಿತಿ ; ಕರುಣಾಜನಕವಾದ 
ಅವಸ್ಥೆ : ಧೈರ್ಯಂ ಧರಣಿಗೆ ಬಿರ್ದು ಕಾರ್ಪಣ್ಮಂ ಪುಟಿನೆಗೆದು (ನಂಬರ. 
೧೪-೩೧) ; ಕಡುಕಾರ್ಪಣ್ಯದಿ ಕೇಳ್ವವೇ ಶಿಖಿಜಲೋರ್ನೀ ಮಾರುತಾ 
ಕಾಶಮಂ (ಸೋಮೇಶ. ೩೪). ೩. ದಯೆ; ಮರುಕ. "ಕಾರ್ಪಣ್ಯತರ' 
ಪರಾ. ೪. ಜಿಪುಣತನ; ಕೃಪಣತೆ; ತ್ಯಾಗಬು ದ್ಧಿಯಿಲ್ಲ 
ದಿರುವಿಕೆ : ನೃಪವರ ಯುಧಿಷ್ಠಿರನಾಳ್ವದೇಶದೊಳ್ಳಳವು. . . ಸೆರೆ ಕೃತಕ 
ಕಾರ್ಪಣ್ಮಂ * ೬ ಕರ್ಳಶಂಗಳಿವು ಮೊಳೆದೋಶವು (ಜೈ ಮಿಭಾ. ೨-೫). 
೫. [ವಿಶಿಷ್ಟಾ] ಐದು ಪರಿಕರಗಳಲ್ಲಿ ಒಂದು: *ಕಾರ್ಪಣ್ಶವೆಂದರೆ 
ಭಕ್ತಾ ಹದಿಗಳಲ್ಲಿ ಸಾಮರ್ಥ್ಶವಿಲ್ಲದೇ ಇರುವುದು ಮೋಕ್ಷಕ್ಕಿಂತಲೂ 
ಬೇಕೆ ಪ್ರಯೋಜನವನ್ನೂ, ಭಗವಂತನಿಗಿಂತಲೂ ಬೇರೆ ರಕ್ಷಕರನ್ನೂ 
ಅಸೇಕ್ಷಿಸದಿರುಪುದು? (ಹಿಂದಸಾ.. ೨೬೩). [Ao.] 
ಕಾರ್ಪಣ್ಯತರ (ಗು). ದಯಾಪೂರ್ಣ; ಅತಿಶಯವಾದ; 
ಮರುಕವುಳ್ಳ: ಕತ್ರಜಾತಿಯ ಜೀವನನಲೇ ಕಸ್ಟವಿದು ಕಾರ್ಪಣ್ಯ 
ತರವಾಗಿ ನೀವು ಸೈರಿಸಬೇಕು ನಮ್ಮ ಶರಾವಳಿಯೆನು (ಕುವ್ಯಾಶ. ೩-೩೨). 
[ಸೆಂ.] 
ಕಾರ್ಪಣ್ಯಪಡು (ಕ್ರಿ). ದೀನವಾಗು ; ದೈನ್ಯಾವಸ್ಥೆಯಿಂದ ಬೇಡು: 
ಕಾಯದಿಚ್ಛಿಗೆ ಕಂಡವರಿಗೆ ಕಾರ್ಪಣ್ಯಪಡದಿಪ್ಪುದೆ ಶೀಲ, ಲಿಂಗಾಣತಿ 
ಯಿಂದ ಬಂದುದ ಕೈಕೊಂಬುದೆ ವ್ರತ (ಪದಗೋ, ೭೧-೧೧೬). 
[ಕಾರ್ಪಣ್ಮ * ಪಡ್ಕು] 
ಕಾರ್ಪಣ್ಯಭಾನ (ನಾ). ೧. ಜಿಪುಣತನ; ಕೃಪಣತೆ. ೨. ಜಿಪುಣ 
ನಾದ ವ್ಯಕ್ತಿ : ಇಷ್ಟವಂಚಕನೇ ದುರಾತ್ಮನೆ ಕಷ್ಟನೇ ಕಾರ್ಪಣ್ಮ ಭಾವನೆ 
ಕಪಟಮಾನಸನೆ? (ಬಸಪು. ೪೫-೨೧). [ಕಾರ್ಪಣ್ಯ * ಭಾವ] 
ಕಾರ್ಪಣ್ಯವಕ್ತ್ಯ (ನಾ). ೧. ದೈನ್ಯದಿಂದ ಕೂಡಿದ ಮುಖ. 
೨. ದೀನವಾದ ಮುಖವುಳ್ಳವನು: ಕಾರ್ಪಣ್ಮವಕ್ತಂ ತನುಗಾತ್ರಂ 
ದಿನನೇತ್ರಂ .. . ಜನಮಂ ಬೇಳ್ಪಾಸೆಯಿಂ ಸಾವಿನ ಪರಿಯೆನಿಸೀ 
ದೈನ್ಯಮಂ ಬಿಟ್ಟು (ರಕ್ಸ್ಯಾಶೆ. ೨೧). [ಕಾರ್ಪಣ್ಯ + ವಕ್ರ] 


೧೬೪.೨ 


25 


45 


ಕಾರ್ಜೊಗ್ಳೆ 


ಕಾರ್ಪಾಸ (ಗು). ೧. ಹತ್ತಿಯಿಂದ ಮಾಡಿದ; ಹತ್ತಿಯಿಂದ 
ತಯಾರಿಸಿದ. (ನಾ). ೨. ಹತ್ತಿ: “ಪಿಚವುಃ, ಬಾದರಃ, ಕಾರ್ಪಾಸಃ 
- ಈ ೩ ಪಲಸ್ತಿಗಿ (ಹಲಾಯು. ೩೪-೪೯) ; ಕುಸುಂಭ ಕಾರ್ಪಾಸ ಸರ್ಷಪ 
ಜೀರಕ ಧಾನ್ಮಕಾದಿ ವಿನಿಧ ಧಾನ್ಯಭೇದಂಗಳುಂ (ಆದಿಪು. ೬-೭೨ ವ); 
ಗುರು ಶಿಸ್ಕಸಂಬಂಧ ಬಿತ್ತಳಿದ ಕಾರ್ಪಾಸದ ಪಾನಕದ ಸಂಗಮ 
ದಂತಿರಬೇಕು (ಮೋಳಿಮಾ. ೧೫೮-೫೯೫) ; ಕಿಡಿಗಳಘಸಂಘಕಾರ್ಪಾಸ 
ಪೃಥ್ವೀಧರಕೆ... ಭೃಂಗಿರಿಟಿಯ ಮೆಲ್ಲಡಿಗಳ್‌ (ಆರಾಚ. ೧-೧೬). 
೩. ಹತ್ತಿಯಬಟ್ಟಿ ; ನೂಲಿನ ಬಟ್ಟಿ : “ ಉರ್ಪಾಸಂ, ಬಾದರಂ-ಈ ೨ 
ಹತ್ತಿಯಿಂದಾದ ಸೀರೆ? (ಹಲಾಯು. ೯೦-೧೩೬); *ಕಾರ್ಸಾಸಮೆನಲು 
ನೂಲು ವಸ್ತ್ರ? (ಮಂ ಗರಾ. ೧೦೧-೨೭); ಕರೆಡಿಯ ಮೈ ಜೋಡು 
ಕಾರ್ಪಾಸ ಕುಪ್ಪುಸ ಬಿರುದಿನ ತೋಳ ಪಾವಡೆಯ ದುರಗಲಿಗಳು 
(ಕಂನವಿ. ೧೧-೧೪೪). [ಸಂ.) 

ಕಾರ್ಪಾಸಚಾಪ (ನಾ). ಅರಳೆ ಹಿಂಜುವ ಬಿಲ್ಲು; ಹತ್ತಿ ಎಕ್ಳುವ 
ಬಿಲ್ಲು, --ಬೆಸೆ: “ಜಿಸೆ-ಗರ್ವೇ, ಕಾರ್ಪಾಸಚಾಸೇ ಚ (ಹತ್ತಿ ಎಕ್ಕುವ 
ಬಿಟ್ಲು) * (ಶಮಧಾ). [ಕಾರ್ಪಾಸ + ಚಾಪ] 


'ಕಾರ್ಸಾಸವಿವರಣ (ನಾ). ಅರಳೆ ಹಿಂಜುವುದು, -ಎಕ್ಳುವುದು : 


*ಪಸುಗೆಯೊಳ್‌ ಕಾರ್ಪಾಸ ವಿವರಣದೊಳಂ ಪಂಜು” (ಶಬ್ದಮಂ. ೮೮). 
[ಕಾರ್ಪಾಸ * ವಿವರಣ] 

ಕಾರ್ಪಾಸಶೋಧನ (ನಾ). ಅರಳೆಯಲ್ಲಿನ ಬೀಜ, ಕಸಕಡ್ಡಿಗಳನ್ನು 
ತೆಗೆಯುವುದು, --ಸೋಸುವುದು : ಆ ಮೃಗಾಂಕನೊಳು ಕಾರ್ಪಾಸ 
ಶೋಧನದೊಳಂ ... ಸಸಿ? (ಶಬ್ದಮಂ. ೧೧೨). 

[ಕಾರ್ಪಾಸ * ಶೋಧನ] 

ಕಾರ್ಸಾಸಿ (ನಾ). ಹತ್ತಿಯ ಗಿಡ. [ಸಂ. ಕಾರ್ನಾಸೀ] 

ಕಾರ್ಪಾಸಿಕೆ (ಗು). ಹತ್ತಿಯಿಂದ ಮಾಡಿದ: ಈ ಲೇಖ್ಯವಸ್ತುವಿಗೆ 
ಪಟ, ಪಟಕಾ, ಕಾರ್ಪಾಸಿಕಪಟ ಎಂಬ ಹೆಸರುಗಳು ಸಂಸ್ಕೃತದಲ್ಲಿದ್ದು 
ವಂತೆ (ಕನ್ನಸಂ. ೪೦). (ಸಂ. 

ಕಾರ್ಬಟ್ಟೆ (ನಾ). ಕಪ್ಪುಹಾದಿ; ಹೊಗೆಯ ದಾರಿ. "ಕಾರ್ಬಟ್ಟಿಗ? 
ಪರಾ. 

ಕಾರ್ಬಟ್ಟೀಯವ - ಬೆಂಕಿ; ಅಗ್ನಿ: *ಇಂಗಳನಲರ್ಗೆಳೆಯ ಪೊಗೆ 
ವಟನಿಗೆಯನಗ್ಗಿಹಗ್ಗಿಸಗ್ಗಿಗರಡಬಳಂ ಕೆಂಗಿಡಿಯನಮರ್ದ ವಳಿರಗೂಳ 
ಕಾರ್ಬಟ್ಟಿಯವ . . . ಎನೆ ಕಿಚ್ಚು? (ಕಬ್ಬಿಕೈ. ೨೦). 
[ಕಾರ್‌ + ಬಟ್ಟಿ] 

ಕಾರ್ಬಟ್ಟಿಗ "ಕಾರ್ವಟ್ಟಿಗ? ನೋ. 

ಕಾರ್ಬಣ್ಣ (ನಾ). ಕರಿಯ ಬಣ್ಣ; ಕಪ್ಪುಬಣ್ಣ: ತಿಣ್ಣ ಜವ್ವನದ 
ಚಿಂಚಿತಿಯರ ಮೆಯ್‌ ಕಾರಿಣ್ಮದ ಚೆಲ್ವ ನೋಳ್ಬರಿಗೆ (ಮೋಹತ. 
೧೯-೬೨). "ಕರ್ವಣ್ಣ' ಪರಾ. [ಕಾರ್ಕ್‌ * ಬಣ್ಣ] 

ಕಾರ್ಬೊಗೆ, (ಕ್ರಿ). ಕರಿಯ ಹೊಗೆಯನ್ನು ಕಾರು: ರುಗರುಗಿಪ 
ಬೆಳ್ಳಿಯ ಕೋಂಟಿ ಕಮಲನಯನಂಗೆ ಕಾರ್ಬೊಗೆವ ಕಾರ್ಬೊನ್ನಿನದು 
ವೀರ ವಿದ್ಯುನ್ಮಾಲಿಗೆ (ಡೆಬಪು. ೪೧-೧೮). [ಕಾರ್ಕ್‌ + ಪೊಗೆ,] 

ಕಾರ್ಬೊಗೈೆ (ನಾ). ಕಪ್ಪಾದ ಹೊಗೆ; ಕರಿಯ ಹೊಗೆ: ಕಾರ್ಬೊಗೆ 
ಗಗನಕಡರಿತು ಜಗವ ಮುಸುಕಿತು (ಕೌಶಿರಾ. ೨೭-೫೪); ಸುರಿವ ಕಿಡಿ 
ಯಡರಿದವು ಕಾರ್ಬೊಗೆ ಹರೆದುದು (ತೊರರಾ. ೫-೬-೩೨); ಮಹಾ 
ಕೋಪಾಗ್ನಿಯುರ್ವುತಿಕೆ ಕಂಗಳೊಳ್‌' ನಾಸಿಕದೆ ಸೂಸೆ ಕಾರ್ಬೊಗೆ 
(ಚೆಬಪು. ೪೧೯); ಕನ್ನೆ $ದಿಲುಗಳ ಕಾಂತಿ ಲೋಕವ ಪರಿಕಲಿಸಿತ್ತು 
ಶೋಕಗಳ ವಿರಹಾಗ್ನಿಯ ಕಾರ್ಬೊಗೆ ಕವಿದಂತೆ (ಕುರಾಸಾಂ. 
೨೭-೧೧೪). "ಕರ್ವೊಗೆ' ಸರಾ. [ಕಾರ್ಕ್‌ * ಫೊಗೈ) 


*ಕಾರ್ಬೊನ್‌ 


ಕಾರ್ಬೊನ್‌, ಕಾರ್ಬೊನ್ನು (ನಾ). ಕರಿಯಬಣ್ಣದ ಲೋಹೆ; 
ಕಬ್ಬಿಣ: ಕಾರ್ಬೊನ್ನುಂ ತಿರುಗಿದಪುದಯಸ್ಕಾಂತ [ಶಕ್ತಿ] ಯೆಲ್ಲಿತ್ತದ 
ಚ್‌ (ಕಾದಂಉ. ಹ ಪರುಷ ಸೋಂಕಿದ ಬಳಿಕ 'ಕಾರ್ಬೊನ್ನ 
ಕೇಡ ನೋಡಿರಯ್ಯ (ಸಿದ್ಧೇವ. ೬-೧); ಸೂಜಿಗಲ್ಲಿದಿರ ಕಾರ್ಚೊನ್ನ ತೆ 
(ಚೆಬಪು. ೨೦-೨೧). ಕಾರ್ಬೊನ್ನು: *ಕಾರ್ಜೊನ್ನು ಕಬ್ಬಿ ಜನಕು? 
(ಕಶರ. ೨೩). [ಕಾರ್ಕ್‌ * ಪೊನ್‌) 
ಕಾರ್ಬೊನ್ಸಲ್‌ (ನಾ). ಸೂಜಿಗಲ್ಲು: ಕಾ [ಪಾಠಾಂ. ಕ]ರ್ಜೊನ್ಗ 
ಲ್ಲೈೆಂದು ಸೂಜಿಗಲ್‌ * (ಚತುನಿ. 11, ೧೧೦). 
[ಕಾರ್ಬೊನ್‌ + ಕಲ್‌) 
ಕಾರ್ಬೊನ್ನು "ಕಾರ್ಬೊನ್‌' ನೋ. 
ಕಾರ್ಮ (ಗು). ೧. ಕಷ್ಟಪಟ್ಟು ಕೆಲಸಮಾಡುವ ; ಉದ್ಯೋಗಶೀಲ 
ವಾದ: (ಕ). ೨. ಶ್ರಮಪೂರ್ಣವಾದ : (ಕಿ). (ನಾ). ೩. ಫಲ 
ವನ್ನು ಅಪೇಕ್ಷಿಸದೆ ಕರ್ಮವನ್ನು ಮಾಡುವ ಸ್ವಭಾವದವನು; 
ಕರ್ಮಶೀಲ. [ಸಂ.7 
ಕಾರ್ಮಡು (ನಾ). ೧, ಕಪ್ಪಾದ ಮಡು; (ಆಳವಾಗಿ) ಕಪ್ಪಾಗಿ 
ಕಾಣುವ ನೀರಿನ ಕೊಳ. ೨. ಯಮುನಾನದಿ. 
ಕಾರ್ಮಡುವಿನಣ್ಣ - ಯಮುನೆಯ ಅಣ್ಣ ; ಯಮಧರ್ಮ: 
“ಜಕ್ಕಂದೊಟಲಿದೇರ ಕಾರ್ಮಡುವಿನಣ್ಣಂ ಜವಂ, . ಯಮನ 
ನಾಮಂ? (ಕಬ್ಬಿಕೈ. ೧೪). [ಕಾರ + ಮಡ್ಡು] 
ಕಾರ್ಮಣ (ಗು). ೧. ಕ್ರಿಯೆಗೆ ಸಂಬಂಧಿಸಿದ. "ಕಾರ್ಮಣಶರೀರ? 
ಪರಾ. (ನಾ). ೨. ಕೆಲಸವನ್ನು ಮುಗಿಸುವುದು; ಕಾರ್ಯದ 
ಪೂರೈಕೆ. ೩, ಮಂತ್ರ ತಂತ್ರಗಳ ಮೂಲಕ ವಶಮಾಡಿಕೊಳ್ಳುವಿಕೆ: 
*ಶೂಲೀಕರ್ಮ., ಸಂವನನಂ, ಕಾರ್ಮಣ೨, ವಶೀಕರೆಣಂ - ಈ ೪ ವಶಂ 
ಮಾಡುವುದು? (ಹಲಾಯು. ೧೧೯-೩೧) ; “ಶೂಲಿಕರ್ಮಂ ಕಾರ್ಮಣಂ 
ವಶೀಕರಣಮದು ೫ (ಮಂಗರಾ. ೧೩೦-೧೭). ೪. ಮಾಯಾವಿದ್ಯೆ ; 
ಜಾದುಗಾರಿಕೆ; ಯಕ್ಷಿಣೀವಿದ್ಯೆ. ೫. [ಜೈನ] ಐದು ಬಗೆಯ 
ಶರೀರಗಳಲ್ಲಿ ಒಂದು; ಕರ್ಮದಿಂದ ಆದುದು; ಕರ್ಮಸಮೂಹೆ: 
ಕರ್ಮದೊಳಾದುದು ಕಾರ್ಮಣಂ . . . ಕರ್ಮೋದಯದಿನಾದುದು 
ಕಾರ್ಮಣಂ, ಕರ್ಮಸಮೂಹಂ ಮೇಣು ಕಾರ್ಮಣಂ (ತಸೂವೃ. ೫೧) ; 
ಅನುಕ್ರಮದಿನಯ್ದು ಭೇದದಿನೌದಾರಿಕ ವೈ ಕ್ರಿಯ ಕ [ಮಾ] ಹಾರಕ 
ತೈಜಸಕಾರ್ಮಣಂಗಳಿವು ತನುವೆನಿಕುಂ (ಸುಕುಮಾ. ೮-೧೦) ; ಶಿಲೆಯೊಳ 
ಗಿರ್ಪದು ಮೂಲಶರೀರವು ಒಳಗಿನ ತೇಜ ಕಾರ್ಮಣವು ಬೆಳಗನು ದಿಕ್ಕು 
ದಿಕ್ಕುಗಳಿಗೆ ಬೀರುತ ತಳಲೋಕವನಾಗಮುಟ್ಟಿ (ಜ್ಞಾನಚ. ೪೫-೮೮). 
[ಸಂ.1 
ಕಾರ್ಮಣಶರೀರ (ನಾ). -ಕಾಮ್ಮಣ. ೫. ಕರ್ಮೋದಯದಿಂ 
ಕಾರ್ಮಣವರ್ಗಣೆಯಿಂ ಕಾರ್ಮಣಶರೀರಮಕ್ಕುಂ (ತತ್ತ್ವಪ್ರ. ೨೪೦). 
[ಕಾರ್ಮಣ + ಶರೀರ] 
ಕಾರ್ಮಣಿ (ನಾ). ಕಪ್ಪುಬಣ್ಣದ ಮಣಿ; ಇಂದ್ರನೀಲ: ಕಂಡರಿಸಿದ 
ಕಾರ್ಮಣಿಯ ಗಂಭದಂತೆ ಕಡುರೆಯ್ಕ್ಮ ಮಾಗಿ ಕಣ್ಗೊಳಿಸುತಿರ್ಪ ದುಂಡು 
ತೋಳ್ಗಳೊಂದು ಸಿರಿಗಯ್ಯಂ ನೆಲದೊಳೂರಿ (ಭಾರಶಾಂ. ೨೯-೧೯೨). 
[ಕಾರ್‌ + ಮಣಿ) 
ಕಾರ್ಮಮಲ (ನಾ). [ಶೈವ] ಜೀವಾತ್ಮನ ಜನ್ಮಾಂತರಕ್ಕೆ ಕಾರಣ 
ವಾದ ಮೂರು ಮಲಗಳಲ್ಲೊ ಂದು : ಕಾರ್ಮಮಲವು ಜೀವಾತ್ಮನ 
ಸತ್ಯರ್ದು ದುಷ್ಕರ್ಮಗಳಿಗನುಸಾರವಾಗಿ ಸುಖದುಃಖಗಳನ್ನುಂಟುಮಾಡಿ 
ಜನ್ಮಾಂತರಗಳಿಗೆ ಅವಕಾಶವನ್ನು ಕೊಡುವುದು (ಭಾರದ. ೨೧೧). 
"ಕಾರ್ಮಿಕಮಲ' ಪರಾ. [ಕಾರ್ಮ + ಮಲ] 


೧೭೪೩, 


3 


ಕಾರ್ಮುಳೆ 


ಕಾರ್ಮಳೆ "ಕಾರ್ಮಟಕೆ' ನೋ. 

ಕಾರ್ಮಲಕಖೆ, ಕಾರಮಳೆ, ಕಾರ್ಮಕೆ (ನಾ). ಕಾರ್ಗಾಲದ ಮಳೆ; 
ಧಾರಾಕಾರವಾದ ಮಳೆ: ಕಾರ್ಮಟಕಿಯ ಬಿಜುಗಾಳಿ ಮೊದಲುಜುಬು 
ಸಯ್ತು (ಅಶ್ವತ್ಥಾ- ೧೨-೧೪). ಕಾರೆಮಳೆ : ತಳ್ಲಿಸುವಾಗಳು ಕಾರಮಳೆ 
ಕಜಕಿದಂತೆಯುಂ (ಎಕ. ೪111, ಸೊರಬ. ೧೭೫-೭; 1156) ; ಕಾರ 
ಮಳೆಯೆ ಕಪ್ಪತಮಳೆಯೆ !: ಸುರಿಮಳೆಯೆ (ನೆಲಮು. ೧೫); ಕಾರವಳೆ 
ಬಿದ್ದರೂ ಕಾರ್ಯವಿಲ್ಲ (ಗಾದೆ). ಕಾರ್ಮಳೆ: ಸಿರಿದು ಜೀಮೂತಮಂಡಲ 
ಭೋರ್ಗರೆದಾಗ ಕಜಕ್‌ವ ಕಾರ್ಮಳೆಗಳಂದದಲಿ (ಕಂನವಿ. ೧೫-೩೧). 

[ಕಾರ್ಕ್‌ + ಮಲಕ] 

ಕಾರ್ಮಿಂಟು, ಕಾರೆಮಿಂಚು (ನಾ). ಮಳೆಯ ಮಿಂಚು; ಮಳೆ 
ಗಾಲದ ಮಿಂಚು : ಕೂರ್ವಾಳ ತೊಳಪ್ಪ ನುಣ್ಬೊಗರದೆತ್ತಂ ಪವಿ 
ಕಾರ್ಮಿಂಚಿನಂತಿರೆ (ಕಬ್ಬಿಕಾ. ೨೫೨); ಕಾರ್ಮಿಂಚು, ಪೆಣ್ಮಣಿಗಳಾ 
ಕಣ್ಣ ನುಣ್ಮಿಂಡು (ಹೊಂಗಳು. ೧೬-೩). ಕಾರಮಿಂಚು: ಮಿಸುಪ 
ಸುಲಿಪಲ್ವೆಳಗೆಂಬ ಕಾರಮಿಂಚು (ಕಬ್ಬಿಕಾ. ೧೨೩) ; ಕಡೆಗಣ್ಗಳ ಹೊಳಹಿನ 
ಕಾರಮಿಂಚಿನ (ಕಂನವಿ. ೯-೮೫). [ಕಾರ್ಕ್‌ + ಮಿಂಚ್ಯು) 


`| ಕಾರ್ಮಿಕ (ಗು). ೧. ಕರ್ಮಸಂಬಂಧವಾದ; ಕ್ರಿಯಾತ್ಮಕವಾದ; 


23 


45 


ಕೆಲಸಮಾಡುವ: ಆತ್ಮಿಕವಾಗಿ, ಹಾರ್ದಿಕವಾಗಿ, ಕಾರ್ಮಿಕವಾಗಿ 
ಜೀವಿಯು ಯೋಗಿಯಾಗಬೇಕು (ಭಾರದ. ೧೧೯). (ನಾ). ೨. ಕೆಲಸ 
ಮಾಡುವವನು; ಕೆಲಸಗಾರ; ಶ್ರಮಜೀವಿ: ಬಂಡವಾಳಗಾರೆರಿಗೂ 
ಕಾರ್ಮಿಕರಿಗೂ ಉಂಟಾಗುತ್ತಿರುವ ಘರ್ಷಣೆಗಳ ಕಾರಣಗಳನ್ನು ಕುರಿತು 
(ಕ್ರಿಯಾಶಿ. ೧೫೧) ; ಪಕ್ಷದ ಕ್ರಾಂತಿ ಸ್ವರೂಪವನ್ನು ಕಾರ್ಮಿಕರು ಮತ್ತೂ 
ಉಜ್ವಲಗೊಳಿಸುವರೆಂಬುದು (ರಾಜಪ. ೬೧). [ಸಂ.] 
ಕಾರ್ಮಿಕಮಲ (ನಾ). [ವೀಶೈ) ಜೀವನಿಗೆ ಅಂಟಿಕೊಳ್ಳುವ 
ಮೂರು ಬಗೆಯ ಮಲಗಳಲ್ಲಿ ಒಂದು : ಆಣವಮಲ, ಸಾಯಕ 6; 
ಕಾರ್ಮಿಕಮಲವೆಂಬ ಮಲತ್ರ "ಮಂಗಳ ಕಳೆದುಳಿದು ನಿರ್ಮಲನಾದ 
ಶಿನ್ಮನು (ಅವಚಂ. ೨೭೩-೧೨೫೫) ; ತಾ ಮಾಡಿದೆನೆಂದರೆ ತನ್ನ ಕೆಳಗಣವೆ 
ಆಣವ ಮಾಯಿಕ ಕಾರ್ಮಿಕ ಮಲಂಗಳು (ಮೋಳಿಮಾ. ೩೩-೧೩೭); 
ಜೀವನು ದೇಹ ರಕ್ಷಣೆಗೆ ಬೇಕಾದ ಭೋಜ್ಯವಸ್ತುಗಳ ಸಂಗ್ರಹಣಕ್ಕಾಗಿ 
ಹೋರಾಡತೊಡಗಿರುವನು. ಈ ಬಗೆಯ ಹೋರಾಟಕ್ಕೆ ಕಾರ್ಮಿಕ 
ಮಲವೆನ್ನುತ್ತಾರೆ (ಶಕ್ತಿವಿ. ೪೩). [ಕಾರ್ಮಿಕ.4+ ಮಲ] 
ಕಾರ್ಮಿಕಸಂಘ (ನಾ). ಕೆಲಸಗಾರರ ಸಂಘ; ಕಸಬುದಾರರ 
ಸಂಘ: (ಪಾರಿನಿ. ೮೫). [ಕಾರ್ಮಿಕ + ಸಂಘ] 
ಕಾಮ್ಮುಂಬನಿ (ನಾ). ಮಳೆಗಾಲದ ಮೊದಲ ಮಳೆಹನಿ: ಜೀಯ 
ನಿಮ್ಮಂಭ್ರದರ್ಶನವೆನ್ನದೋಸತ್ತಿಮಿರಣ್ಕೋತಿಯನ್ನ ಜೀವನ ಚಾತಕಕ್ಕೆ 
ಕಾರ್ಮುಂಬನಿಯಲಾ ನಿಮ್ಮ ಕರುಣರಸ (ಭಾವಚಿಂ. ೨-೨೭). 
[ಕಾರ್ಕ್‌ * ಮುಂಬನಿ] 
ಕಾರ್ಮುಕೆ, ಕಾರ್ಮೊಗ (ನಾ). ಮಳೆಗಾಲದ ಆರಂಭ, 
—ಪ್ರಾರಂ ಭ: ಬೇಟದತ್ತಳಗಮನುಂಟುಮಾಡಿದುದೊ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ (ಸಂಪಭಾ. ೭-೨೫); ಕಣ್ಗೊಳಿಸಿದತ್ತು 
ಕಾರ್ಮುಕದೊಳಿಂದ್ರಗೋಪಕಳಾಪಂ (ಜಗವಿ. ೪-೧೩); ಅಖಳ ಮಹೀ 
ದೇವರ್‌ ಶತಮಖನಂ ತಣಿಪಲ್ಯೆ ಕೂಡೆ ಮಾಡುತ್ತಿರೆ ಕಾರ್ಮುಕದವೊ 
ಲೆಸೆಗುಂ ನಾನಾಮಖಧೂಮಸ್ಕೊೋಮದಿಂದಮೆನ್ನುಂ ವ್ಕೊ ನಂ 
(ಎಇ. 2೭೪111, ೧೯೨-೨೪; 1184). ಕಾರ್ಮೊಗೆ : ತರದಿಂ ಶಿಖಿ ಚಾದಗೆ 
ಮಧುಕರಮಂಚೆ ಪಯೋಧರಂಗಳನು ನಯದಿಂ ಕರೆದುವು ನೆಕೆದುವು 
ಮೊರೆದುವು ಪರೆದುವು ತೊಟಕದುವು ನಿರಂತರಂ ಕಾರ್ಕೊಗದೊಳ್‌ (ಗಿರಿಕ, 
೯-೩೮). [ಕಾರ್‌ + ಮುಕ] 


ಇಾರ್ಮುಕ್ಕ ೧೭೪೪ 


ಕಾರ್ಮುಕ್ಕ (ನಾ). ೧. ಬಿಲ್ಲು; ಧನುಸ್ಸು: ಗೊಲೆಗೊರ್ಮೊದರೊತ್ತಿ 
ದನಗುರ್ವು ಮೆಯ್ದೆ ತ್ತುಜೆನಾ ಕಾರ್ಮುಕಮಂ (ಪಂರಠರಾಮಾ, ೫-೮೮) ; 
ಲಲಿತಭ್ರೂಕಾರ್ಮುಕಂ ಕೇಕರರುಚಿ ನನೆಗೋಲ್‌ (ಜಗವಿ. ೨-೩೩); 
ಮಾರ ಕಾರ್ಮುಕ ಪುಬ್ಬು (ತೀರ್ಥ ಮ. ೧೨೫). ೨. [ಜ್ಯೋತಿ] 
"ಒಂಬತ್ತನೆಯ ರಾಶಿ; ಧನುರಾಶಿ. [ಸೆಂ.] 

ಕಾರ್ಮುಕಕೋಟಿ (ನಾ). ಬಿಲ್ಲಿನ ಕೊಪ್ಪು; ಧನುಷ್ಕೋಟಿ : 
“ಕಾರ್ಮುಕಕೋಟಿಃ, ಅಟಿನೀ- ಈ ೨ಬಿಲ್ಲಕೊಪ್ಪು? (ಹಲಾಯು. 
೭೬-೩೧೧). [ಕಾರ್ಮುಕ್ಕ 4 ಕೋಟ] 

ಕಾರ್ಮುಕೆಯೋಗೆ (ನಾ). ೧. ಬಿಲ್ಲುಗಾರಿಕೆಯ -ವಿದ್ಯೆ: ಜಾಗು 
ಧಣುಧಣು ಪೂತು ಕಾರ್ಮುಕಯೋಗಸಿದ್ಧನೆ ಮರುರೆ ಕೋದಂಡಾಗಮ 
ತ್ರಿಪುರಾರಿಯೆಂದುದು ವಂದಿಸಂಜೋಹ (ಕುವ್ಯಾಆ. ೧೫-೨೯). 
೨. [ಜ್ಯೋತಿ] ಶುಭಪ್ರದವಾದ ಯೋಗಗಳಲ್ಲೊಂದು; ಜನನ 
ಕಾಲದಲ್ಲಿ ಲಗ್ನದಿಂದ ದಶಮಸ್ಕಾ ನದ ಮುಂದೆ ಚತುರ್ಥ 
ಸ್ಥಾನದವರೆಗೆ ಏಳುರಾಶಿಗಳಲ್ಲೂ ಗ್ರಹಗಳು ನೆಲೆಸಿರುವ ಯೋಗ; 
ಚಾಪಯೋಗ. [ಕಾರ್ಮುಕ್ಕ 4 ಯೋಗ] 

ಕಾರ್ಮುಗಿಲ್‌,, ಕಾರಮುಗಿಲ್‌, ಕಾರಮುಗಿಲು, ಕಾರ್ಮುಗಿಲ್ಕು 
(ನಾ). ಮಳೆಗಾಲದ ಮುಗಿಲು “ಮೋಡ: ಉರ್ಜಿ ಕಾರ್ಮುಗಿಲ 
ನೀರ್ವೋಲ್‌' ಕೋಶದಿಂದಂ ಮದಂ ಸುರಿಯುತ್ತಿ ರ್ಪುದುಮೊಪ್ಪೆ 
(ಆದಿಪು. ೧೨-೫೮) ; ಬಾಪ್ಪಬಿಂದುಗಳ ತಂದಲಂ ಕಜಕಿವ ಕಾರ್ಮುಗಿಲ 
ಮೊತ್ತಮೆನಿಸಿ (ವರ್ಧಷು. ೬-೨೯ ವ); ಚಾದೆಗೆ ಕಾರ್ಮುಗಿಲ್ವನಿಯನ್‌ 
.-- ಪಾರ್ವ ತೆಜದಿ (ದಶಕು. ೨-೬೭) ; ಕಾರ್ಮುಗಿಲ ಮುಂಬನಿಗ 
ಳೋಡುವ ಬೇಗದಲಿ (ಸಂಭಪ. ೩೬-೪೪). ಕಾರೆಮುಗಿಲ್‌ : ಅವರೆ 
ಕಣ್ಮಲರ್ಗಳುಂ ಕಾರೆಮುಗಿಲ್ಲಳುಮೊಡನೊಡನೆ ವಾರಿಧಾರೆಗಳಂ 
ಸುರಿದುವು (ಕಾದಂ ಉ. ೫೩೧); ಕೊಂದನು ಕಾರಮುಗಿಲಬ್ಬರೆದೆ 
ಬೊದಬ್ಬಿಆಿತದಲಿ ಕಪಿಬಲವ (ತೊರರಾ. ೬-೧೭-೨೧). ಕಾರಮುಗಿಲು: 
ಬಾನ ಕರೆಯಲಿ ಹುದುಗಿ ಕಾರಮುಗಿಲಂತಿಹುವು ಬೆಟ್ಟಿ ಹಬ್ಬಿ (ಹೊಂಗಳು. 
೫-೯). ಕಾರ್ಮುಗಿಲು, : ಕುಡಿತೆಗಂಗಳ ನೋಟ ಕಾರ್ಮುಗಿಲೊಡೆದು 
ಮಿಂಚುವ ಮಿಂಚಿನಂದದೆ (ನಳಚ ೫-೫೩); ನೀರದಾಗಮಲಕ್ಷ್ಮಿ ಕಡು 
ಚೆಲುವಿನುಟ್ಟಿ ನೀಲಾಂಬರದ ಕಾಂತಿಯೆನೆ ಕಾರ್ಮುಗಿಲು ಪಸರಿಸಿದುದು 
(ಸಾಳ್ವಭಾ. ೧೬-೧೭). [ಕಾರ್‌ + ಮುಗಿಲ್‌] 

ಕಾರ್ಮುಗಿಲ, ಕಾರ್ಮು೯ಗಿಲ್ಕು (ನಾ). ಕಪ್ಪುಮೋಡ; 
ನೀಲಮೇಘ : ಕಾರ್ಮುಗಿಲೆ ಗಜದ ರೂಪಾದುದು (ಜಗವಿ. ೬-೪೭); 
ಕಾರ್ಮುಗಿಲ ಸೊಂಪಡರ್ದ '" ಸೋರ್ಮುಡಿ (ಸೌಂದಪು. ೭-೧೦); 
ತಿಳಿಯದೆನೆ ಕಾರ್ಮುಗಿಲ್‌ ಜರ್ಕರೆಯುತಿಹುದು (ಕಾಲೂರ. ೫೦-೭೩). 
ಕಾರ್ಮುಗಿಲ್ಕು: ಮಟ್ಟ ಮರಕತಶಿಲೆಯ ನೀಲದ ಬೆಟ್ಟಿದಿರವೆಂಬಂತೆ 
ಜಂಪಳನಿಟ್ಟು ಜಡಿದುದು ಕಾರ್ಮುಗಿಲು ಕತ್ತಲಿಸೆ ಕುಂಭಿನಿಯ (ತೊರರಾ. 
೪-೬-೩) ; ಕುಡಿತೆಗಂಗಳ ನೋಟ ಕಾರ್ಮುಗಿಲೊಡೆದು ಮಿಂಚುವ 
ಮಿಂಚು (ನಳಚ. ೫-೫-೩); ತೋಲುವುದು ಕಾರ್ಮುಗಿಲೊ 
ಸೋರ್ಮಡಿಯೊ (ವೆಂಕರಾ. ೫-೬-೩೫). [ಕಾರ್ಕ್‌ * ಮುಗಿಲ್‌] 

ಕಾರ್ಮುಗಿಲು; "ಕಾರ್ಮುಗಿಲ್ಕ್‌' ನೋ. 

ಕಾರ್ಮುಗಿಲ್ಲು "ಕಾರ್ಮುಗಿಲ್ಡ್‌' ನೋ. 

ಕಾರ್ಮುಗಿಲೊಡ್ಡು (ನಾ). ಕಾರ್ಮುಗಿಲ ಗುಂಪು, ಸಂದಣಿ: 
ಕಾ[ಪಾಕಾಂ. ಕ]ರ್ಮುಗಿಲೊಡ್ಡಿನಿಂ ಕಜಂಗಿದ ಕಾರಿರುಳ ಘೋರಾಂಧ 
ಕಾರದೊಳ್‌ (ವರ್ಧಪು. ೧೧-೫೮) ; ಕಾರ್ಮುಗಿಲೊಡ್ಡುಗಳಂತಿವೆಂಬಿನಂ 
ಕೋಲ ಮಟಕ್‌ಯಂ ಕೆಜಕಿದರ್‌ ಮಿಗೆ ಬಲ್ಲ ಬಲ್ಲಹರ್‌ (ಕಬ್ಬಿಳಾ. ೨೬೭). 

[ಕಾರ್ಮುಗಿಲ * ಒಡ್ಡು] 


ಕಾರ್ಯಕಾರಿ 


ಕಾರ್ಮುಗಿಲ್ಪಟ್ಟೆ (ನಾ). ೧. ಕಾರ್ಮುಗಿಲ ದಾರಿ; ಆಕಾಶ. 


೨. ಮೋಡ ಕವಿದ ಬಾನು: (ಕ). (ಕಾರ್ಮುಗಿಲ * ಬಟ್ಟಿ,] 


ಕಾರ್ಮೇಘ, ಕಾರಮೇಘ (ನಾ). - ಕಾರ್ಮುಗಿಲ್ಕ್‌. "ಕಾರ್ಮೇ 


ಘಾಂಜನ' ಪರಾ. ಕಾರಮೇಘ : ಕಾರಮೇಘದೊಳು ಮಿಂಚಡಗಿ 
ತೋಜದ ತೆಜದಿ (ಶಿವಗೀ. ೧-೨). [ಕಾರ್ಕ್‌ * ಮೇಘ] 


ಕಾರ್ಮೇಘಾಂಜನ (ನಾ). ಕಾರ್ಮುಗಿಲಂತೆ ಕಪ್ಪಾದ ಕಾಡಿಗೆ, 


—ಅಂಜನೆ: ಗೌತಮನ ಶಾಪಶಕ್ತಿಯೋರಂತೆ ಬಹುಮುಖವಾಗಿ 
ಕೋರದಾಡೆಗಳಿಂದನಂತಭುಜವಾಗಿ ಕಾರ್ಮೇ ಘಾಂಜನಕ್ಕೆ ಸಮನಾಗಿ 
(ವೀಶೈಷು. ೪-೨-೩೨). [ಕಾರ್ಮೇಫ + ಅಂಜನ] 


ಕಾರ್ಮೊಗ "ಕಾರ್ಮುಕ್ಕ' ನೋ. 
ಕಾರ್ಮೊಳಗು (ನಾ). ಕಾರ್ಗಾಲದ ಗುಡುಗು : ನಿನ್ನ ಹೆಸರಂ ಕೊಂಡು 


ನಿಂದೆನಿದೊ ಸಿಡಿಗುಂಡು ನೂರ್ಮೆ ಮಾರ್ಮೊರಸೆ ಕಾರ್ಮೊಳಗನುರ್ವ 
ಕೆಯಿಂ (ಗಿಳಿವಿಂ. ೭೦-೩) ; ಗುಡುಗುಡುಗುವ ಕಂಠದಿಂದ ಕಾರ್ಮೊಳಗೆ 
ಬೀರುತ (ಪಾಂಚಜ. ೧೦). [ಕಾರ್ಕ್‌ * ಮೊಳಗ್ಗು (ಆ ಮೊಟಗ್ಗು)] 


15| ಕಾರ್ಮೋಡ, ಕಾರುಮೋಡ (ನಾ). ೬ ಕಾರ್ಮುಗಿಲ : ಕಾಕ್ಮೋಡ 


ಬಿರಿದು ರವಿ ಬೆಳಗುವನು (ಮಂಕುಕ. ೭೮೫) ; ಒನಲುತಿರೆ ಕಾರ್ಮೋಡ 
ಪನಿವರಲ್‌" ಚೆಲ್ಲಿದುದು (ಕಾಲೂರ. ೪೫) ; ವರ್ಷಾಕಾಲದ ಕಾರ್ಮೋಡ 
ಅ೦ಬರದಲ್ಲಿ ಈಜುತ್ತಿದ್ದವು (ಫಲಸಂ. ೯೯). ಕಾರುಮೋಡ : ಕಾಡಿನ 
ಬಳಿಯಲ್ಲಿ ಕಾರುಮೋಡ (ಗಾದೆ). [ಕಾರ್ಕ್‌ + ಮೋಡ] 


ಕಾರ್ಯ (ಗು). ೧. ಮಾಡತಕ್ಕ; ಆಚರಿಸಲು ಯೋಗ್ಯವಾದ. 


(ನಾ). ೨. ಮಾಡಬೇಕಾದುದು; ಕರ್ತವ್ಯ; ಕೆಲಸ. 
೩. ಸಮಾರಂಭ; ಆಚರಣೆ. "ಲಗ್ನಕಾರ್ಯ' ಪರಾ. ೪. ಕಾರಣದ 
ಫಲ; ಪರಿಣಾಮ; ಪ್ರಯೋಜನ: ಕಾರಣಮಿಲ್ಲದೆ ಕಾರ್ಯಂ 
ಪುಟ್ಟಿತೆಂದು ಪೇಟಕೆಯದು ವಿಭಾವನಾಲಂಕಾರಂ (ಅಪ್ರ ತಿ. ೭೮-೩೩). 
೫. ಕಟ್ಟಳೆ; ಅಪ್ಪಣೆ; ನಿರೂಪ: ಸಾಳುವ ನರಸಿಂಗಯ್ಯದೇವ ಮಹಾ 
ಆರಸುಗಳು ತಿರುಪತಿಯ ಸ್ತಾನಿಕರಿಗೆ ಅಟ್ಟದ ಕಾರ್ಯ (ಸೌಇಇ. 12-11, 
೪೬೨-೧ ; 1467). ೬. ಉದ್ದೇಶ; ಗುರಿ: (ಕಿ). ೭. [ಕಾವ್ಯಮಾ] 
ನಾಟಕದ ಐದು ಅರ್ಥಪ್ರಕೃತಿಗಳಲ್ಲೊಂದು: ಕಾರ್ಯ - ಕಥಾ 
ಪರಿಣಾಮ (ಕೈಪಿಡಿ. ೨೦೭). [ಸೆಂ.] 


30| ಕಾರ್ಯಕಲಾಪ (ನಾ). ಕೆಲಸಗಳ ಸಮೂಹ; ಕಾರ್ಯಭಾರ: 


85 


ಟಾ 
ಬೂ 


ನಮ್ಮ ಎಲ್ಲ ಕಾರ್ಯಕಲಾಪಗಳ ಕಾಲಕ್ರಮಕ್ಕೂ ನಾವು ಸೂರ್ಯನನ್ನೇ 

ನಂಬಿಕೊಂಡಿದ್ದೇವೆ (ನಕ್ಷತ್ರ. ೫೫); ಕೋರ್ಟಿನ ಕಾರ್ಯಕಲಾಪಗಳನ್ನು 

ಹತ್ತು ನಿಮಿಷ ಮುಂದಕ್ಕೆ ಹಾಕಿದೆ ಎಂದು ತಿಳಿಸಿ (ಪುನರು. ೫೩). 
[ರ್ಯ + ಕಲಾಪ) 


ಕಾರ್ಯಕಾರಣಿಕೆ (ನಾ). ಸೇವೆ ಮೊದಲಾದ ಆಚರಣೆಗಳ 


ಮಹಿಮೆ, ಪ್ರಭಾವ: ಇಲ್ಲಿಯ ಮಂಜುನಾಥದೇವರ ಕಾರ್ಯ 
ಕಾರಣಿಕೆ ಬಹಳವಾದುದರಿಂದ ಎಲ್ಲೆಲ್ಲಿಂದಲೂ . . . ಸಾವಿರಾರು ಜನರು 
ಬರುವರು (ದಕಚ. ೫೫). [ಕಾರ್ಯ + ಕಾರಣಿಕೆ] 


ಕಾರ್ಯಕಾರಿ (ಗು). ೧. ಕೃತಿಯಲ್ಲಿ ಬರುವಂತಹ; ಆಚರಣೆಯಲ್ಲಿ 


ತರುವಂತಹ ; ವ್ಯಾವಹಾರಿಕವಾದ : ಸಾಮಾಜಿಕ ವ್ಯವಸ್ಥೆಯನ್ನು 

ಸಾ ಧ್ಯ ವಾಗಬಹುದಾದ ಮಟ್ಟಿಗೂ ಕಾರ್ಯಕಾರಿಯಾಗಿರುವಂತೆ 

ಏರ್ಪಡಿಸಿ (ಭಾಧಾನ, 1%, ೨೨), ಹೀಗೆ ನಾನು ಒಮ್ಮುಖವಾದ 

ಅಸ್ಪಷ್ಟವಾದ ಕಾರ್ಶಕಾರಿಯಲ್ಲದ ಮನೋಭಾವವನ್ನು ಒಪ್ಪಬಹುದೆಂದು 

ಊಹಿಸುವುದೂ ಕಸ್ಟ (ಮಲೆನಾ. ೧೭೮). ೨. ಕೆಲಸವನ್ನು ಮಾಡುವ; 

ಕಾರ್ಯವನ್ನು ನಿರ್ವಹಿಸುವ. "ಕಾರ್ಯಕಾರಿಮಂಡಲಿ' ಪರಾ. 
[ಸಂ. ಕಾರ್ಯಕಾರಿನ್‌] 


ಕಾರ್ಯಕಾರಿಮುಂಡಲಿ 


ಕಾರ್ಯಕಾರಿಮಂಡಲಿ (ನಾ). ಕಾರ್ಯವನ್ನು ನಿರ್ವಹಿಸುವ 
ಮಂಡಲಿ; ಕಾರ್ಯನಿರ್ವಾಹಕ ಸಮಿತಿ: ವಾರ್ಷಿಕ ಸಭೆಯಲ್ಲಿ 
ಕಾರ್ಯೆಕಾರಿ ಮಂಡರಿಗೆ ನಿನ್ನನ್ನೂ ಒಬ್ಬ ಸದಸ್ಯನನ್ನಾಗಿ ಚುನಾಯಿಸಿ 
ರುವರೆಂದು ತಿಳಿಯಿತು (ರಾಯಕ. ೩೮). [ಕಾರ್ಯಕಾರಿ ಮಂಡಲಿ] 
ಕಾರ್ಯಕಾರಿಸಮಿತಿ (ನಾ). - ಕಾರ್ಯಕಾರಿ ಮಂಡಲಿ: ಪಕ್ಷದ 
ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಆ ವಿಷಯವನ್ನು ನಿರ್ಧರಿಸ 
ಲಾಯಿತು (ರೂಢಿ). [ಕಾರ್ಯಕಾರಿ * ಸಮಿತಿ] 
ಕಾರ್ಯಕ್ರಮ (ನಾ). ೧. ಗೊತ್ತುಪಡಿಸಿದ ಕಾರ್ಯಗಳ ಪರಿವಿಡಿ. 
೨. ಕಾರ್ಯಗಳ ವೇಳಾಪತ್ರಿಕೆ; ಒಂದಾದಮೇಲೊಂದರಂತೆ 
ನಡೆಯಬೇಕಾದ ಕೆಲಸಗಳ ಪಟ್ಟಿ: ಇಂದಿನ ಕಾರ್ಯಕ್ರಮ ಇನ್ನೂ 
ತಿಳಿದು ಬಂದಿಲ್ಲ (ರೂಢಿ). [ಕಾರ್ಯ + ಕ್ರಮ) 
ಕಾರ್ಯಕ್ಷಮ (ಗು). ಕೆಲಸಮಾಡುವುದರಲ್ಲಿ ಸಮರ್ಥನಾದ ; 
ಕಾರ್ಯದಕ್ಷ; ಕಾರ್ಯಪಟು. "ಕಾರ್ಯಕ್ಷಮತೆ ಪರಾ. 
[ಕಾರ್ಯ + ಕ್ಷಮ] 
ಕಾರ್ಯಕ್ಷಮತೆ (ನಾ). ಕಾರ್ಯದಕ್ಷತೆ; ಕಾರ್ಯಪಟುತ್ವ: ಅಂದಿನ 
ಮಹಿಳೆಯರ 'ದಕ್ಷತೆ ಕಾರ್ಯ ಕ್ಷಮತೆ ಗಳಿಗೂ ಈ ಶತಮಾನಗಳ 
ಮಹಿಳೆಯರ ದಾ ಸ್ಮ ಕ್ಕೂ ಸಂಬಂಧವನ್ನು ಕಲ್ಪಿಸಬಹುದೇ ಎಂಬ 
ಸಂಶಯವುಂಟಾಗುತ್ತದೆ (ಕರ್ಣಾಕ. ೨೨). (ಸಂ. ಕಾರ್ಯಕ್ಷಮತಾ] 
ಕಾರ್ಯಕ್ಷೇತ್ರ (ನಾ). ಕೆಲಸ ಮಾಡುವ ಸ್ಥಳ; ಕಾರ್ಯರಂಗ: ಅವರ 
ಕಾರ್ಯಕ್ಷೇತ್ರ ಬಹಳ ವಿಶಾಲವಾದದ್ದು (ರೂಢಿ). (ಕಾರ್ಯ * ಕ್ಷೇತ್ರ] 
ಕಾರ್ಯಗತ (ಗು). ಕಾರ್ಯರೂಪದಲ್ಲಿ ಬಂದ; ನೆರವೇರಿಸಲ್ಪಟ್ಟ. 
ಕಾರ್ಯಗತಮಾಡು - ಆಚರಣಿಗೆ ತರು; ಕೃತಿಗೆ ಇಳಿಸು: 
ನಾಗಯ್ಯನವರು ಹಂಚಿಕೆಯನ್ನು ಹೇಗೆ ಕಾರ್ಯಗತಮಾಡಬೇಳ 
ಎಂಬುದನ್ನು ನಿರ್ಣಯಿಸುತ್ತಾರೆ (ಸವತಿ. ೨೨). [ಸಂ.] 
ಕಾರ್ಯೆಗೇಡಿ (ನಾ). ೧. ಕಾರ್ಯವನ್ನು ಕೆಡಿಸುವವನು ; ಕೆಲಸ 
ಗೇಡಿ. ೨. ಕೆಟ್ಟಿಕೆಲಸ ಮಾಡುವವನು; ಕೇಡಿಗ: ಪಾತಕರು 
ಮಾಯದಲಿ ಗೆಲಿದರು ಭೂತಳೇಶನ ತಲೆಯ ತಂದರು ಕಾರ್ಯಗೇಡಿಗಳು 
(ಕೌಶಿರಾ. ೧೭-೪೬). [ಕಾರ್ಯ *- ಕೇಡಿ] 
ಕಾರ್ಯಗೌರವ (ನಾ). ಕೆಲಸದ ಮಹತ್ವ; ಕಾರ್ಯದ ಘನತೆ: 
ಏನೋ ಒಂದು ಬಗೆಯ ಕಾರ್ಯಗೌರವದಿಂದಲೋ, ಸತ್ಕಾರ್ಯವನ್ನು 
ಮಾಡಬೇಕೆಂಬ ಸದ್ಭಾ ವನೆಯಿಂದಲೋ ಈ ಕಾರ್ಯ ಭಾರವನ್ನು ಹೊತ್ತು 
ನಿಂತಿದ್ದೇನೆ (ಗ್ರಂಥಾಲ. ೨೫). [ಕಾರ್ಯ + ಗೌರವ] 
ಕಾರ್ಯಜ್ಞ (ನಾ). ಕಾರ್ಯವನ್ನು ತಿಳಿದ ವ್ಯಕ್ತಿ: ಕಾರ್ಯಜ್ಞಳು 
ನನ್ನ ಕಾರ್ಯಕ್ಕೆ ತಡೆಯನ್ನುಂಟುಮಾಡಳು (ಶಾಕುಂತ. ೯೨). [ಸಂ.] 
ಕಾರ್ಯತಂತ್ರಿ (ನಾ). ಕಾರ್ಯಗಳನ್ನು ನಡೆಯಿಸುವವನು: 
ಸಪಿನಯದಿ ಕುಂಭಿನಿಯೊಪ್ಪಿರೆ ಮರೆದ ಮಂತ್ರಿ ಬಹುಕಾರ್ಯತಂತ್ರೀ 
(ನವಮೋ. ೩-೨೨). (ಕಾರ್ಯ + ತಂತ್ರಿ] 
ಕಾರ್ಯತತ್ಪರ (ಗು). ಕಾರ್ಯನಿಷ್ಕವಾದ ; ಕೆಲಸದಲ್ಲಿ ಆಸಕ್ತ. 
"ಕಾರ್ಯತತ್ಪರತೆ? ಪರಾ. [ಕಾರ್ಯ + ತತ್ಪರ] 
ಕಾರ್ಯತತ್ಪರತೆ (ನಾ). ಕಾರ್ಯನಿಷ್ಠೆ ; ಕೆಲಸದಲ್ಲಿ ಆಸಕ್ತಿ: 
ಇದು ನಿನ್ನ ಮನಃಶಕ್ತಿಗೆ ಹಾಕಿರುವ ಸವಾಲು... ಅದನ್ನು ಕಾರ್ಯ 
ತತ್ಪರತೆಯಿಂದ ಎದುರಿಸಬೇಕು (ದೂರಸ. ೨೪೮). 
(ಸಂ. ಕಾರ್ಯತತ್ರರತಾ (ಕಾರ್ಯ ೬ ತತ್ಪರತಾ)] 
ಕಾರ್ಯತ್ತ (ನಾ). ಕಾರ್ಯದ ಗುಣ; ಕಾರ್ಯದ ಭಾವ: 
ಸತ್ತ್ವ, ದ್ರವೃತ್ವ, ಕಾರ್ಯತ್ವ, ಕಾರಣತ್ವ ಮೊದಲಾದ ಸರ್ವ ವಿಷಯ 


(NU 
ದಲ್ಲಿಯೂ ಆನೇಕಾಂತವಾದವಿರುವುದು (ಹಿಂದಸಾ. ೬೭). [ಸೆಂ.) 


೧೬೪೫ 


ಶಂ 
ಟೆ 


25 


90 


45 


ಕಾರ್ಯಭರ 


ಕಾರ್ಯದಕ್ಷ (ಗು). ಕೆಲಸದಲ್ಲಿ ನಿಪುಣವಾದ ; ಚೆನ್ನಾಗಿ ಕೆಲಸ 
ಮಾಡುವ. [ಕಾರ್ಯ + ದಕ್ಷ] 
ಕಾರ್ಯದಕ್ಷತೆ (ನಾ). ಕಾರ್ಯಪಟುತ್ವ; ಕೆಲಸದ ನೈಪುಣ್ಯ : 
ಈ ಕಾರ್ಯದಕ್ಷತೆಯನ್ನು ನೋಡಿ ಡಕ್ರವತಿಯು ಅವನಿಗೊಲಿದಿದ್ದನು 
(ಮಣಿಸ. ೫೨); ಪ್ರಾವೀಣ್ಯಕ್ಕೆ ಅನುಕೂಲವಾಗಿ ಕಾರ್ಯದಕ್ಷತೆ 
ಬರುತ್ತದೆ (ಕೀಟಬೆ. ೧೦). [ಕಾರ್ಯ + ದಕ್ಷತೆ] 
ಕಾರ್ಯದರ್ಶಿ (ನಾ). ಸಂಘ, ಸಂಸ್ಥೆ ಅಥವಾ ಕಚೇರಿಯ ಕಾರ್ಯ 
ಗಳನ್ನು ನೋಡಿಕೊಳ್ಳುವ ವ್ಯಕ್ತಿ: ಕರ್ಣಾಟಕ ಸಂಘದ ಕಾರ್ಯ 
ದರ್ಶಿಗಳು ನಿಮಗೆ ತುಂಬಾ ಸ್ನೇಹಿತರೆಂದು ನನಗೆ ಗೊತ್ತು (ರಾಯಕ. ೭೮); 
ಕಾಶ್ಯಪ ಭಾರತೀಯ ಸಸ್ಯ ವಿಜ್ಞಾನ ಸಂಸ್ಥೆಯ .,. ಮೊದಲನೆಯ 
ಕಾರ್ಯದರ್ಶಿಯೂ ಆಗಿದ್ದನು (ಸಸ್ಕಕ,೧೧೫). (ಸಂ. ಕಾರ್ಯದರ್ಶಿನ್‌] 
ಕಾರ್ಯಧಾರೆ (ನಾ). ೧. ಕೆಲಸದ ವಿಧಾನ, ಕ್ರಮ : ಎತ್ತೀಯಿ 
ತೆಂದೊಡೆ ಮೂಲೆಯಲಿ ಕಟ್ಟಸುವುದೆಂಬನ ಚಾಳಿಯೇತಕೆ ಕಾರ್ಯ 
ಧಾರೆಯ (ಪಾಕಾಂ. ದಾರ್ಯದ] ಕೀಲನಾರೈದು ನಿಮ್ಮವರನಲ್ಲಿಗೆ ಕಳುಹಿ 
(ಬಸಪು. ೨೮-೩೫). ೨. ಕೆಲಸಗಳ ಅನುಕ್ರಮ; ಶ್ರೇಣಿ; ಪರಂಪರೆ. 
[ಕಾರ್ಯ + ಧಾರಿ] 
ಕಾರ್ಯಧೀರ (ನಾ). ಕೆಲಸ ಮಾಡುವುದರಲ್ಲಿ ನಿಪುಣ; ಕರ್ಮ 
ವೀರ: ಕಾರ್ಯಧೀರನು ಮಾತಿನ ಧೀರನಿಗಿಂತಲೂ ಮೇಲು (ವಚಭಾ. 
೩೩೪). [ಕಾರ್ಯ + ಧೀರ] 
ಕಾರ್ಯಧುರಂಧರ (ನಾ). ಕೆಲಸಮಾಡುವುದರಲ್ಲಿ ಸಮರ್ಥ, 
ಮುಂದಾಳು : (ಕಿ). [ಕಾರ್ಯ 4 ಧುರಂಧರ) 
ಕಾರ್ಯನಿಮಗ್ಗ (ನಾ). ಕೆಲಸದಲ್ಲಿ ವಿಶೇಷವಾಗಿ ಮುಳುಗಿರುವ: 
ಇಡೀ ವಿಶ್ವವೇ ಕಾರ್ಯನಿಮಗ್ಗ ವಾಗಿದೆ (ಧರ್ಮಸಾ. ೧೩೧). "ಕಾರ್ಯ 
ಮಗ್ಗ? ಪರಾ. [ಕಾರ್ಯ + ನಿಮಗ್ಗ] 
ಕಾರ್ಯನಿವಾರ್ಹಕ (ಗು). ೧. ಕೆಲಸವನ್ನು ನಿರ್ವಹಿಸುವ. (ನಾ). 
೨. ಕಾರ್ಯನಿರ್ವಾಹ ಮಾಡುವವನು ; ಆಡಳಿತಗಾರ. 
[ಕಾರ್ಯ + ನಿರ್ವಾಹಕ] 
ಕಾರ್ಯನೀತಿ (ನಾ). ಯಾವ ಕೆಲಸವನ್ನು ಹೇಗೆ ಮಾಡಬೇಕೆಂಬ 
ಕ್ರಮ, ಧೋರಣೆ: ನಾವು ಶತ್ರುವಿನ ಹತ್ತಿರ ಸೇರಿಕೊಂಡು ತಕ್ಕ 
ಕಾರ್ಯನೀತಿಯನ್ನು ಹಿಡಿದರೆ, . . ಅವನನ್ನು ಕೊನೆಗಾಣಿಸಿಯೇ 
ಬಿಡುತ್ತೇವೆ (ವಚಭಾ. ೭೭). [ಕಾರ್ಯ + ನೀತಿ) 
ಕಾರ್ಯಪಟು (ನಾ). -ಕಾರ್ಯದಕ್ಷ: ಕಾರ್ಯಪಟು, ಮಿತಭಾಷಿ, 
ವಾಕ್ಕಕೋವಿದನವಂ (ಶ್ರೀರಾಮಾ. ೨೮೨-೧೧೭). [ಕಾರ್ಯ + ಪಟು] 
ಕಾರ್ಯಪ್ರಣಾಳಿ (ನಾ). ೧. ಕಾರ್ಯಾಚರಣೆ; ಕೆಲಸದ್ಧ ನಡವಳಿಕೆ: 
ನ್ಯಾಯಾಲಯಗಳ ಕಾರ್ಯಪ್ರಣಾಳಿ ಮತ್ತು ಕಾರ್ಯವಾಹಿಗಳನ್ನು 
ವಿನಿಮಯಮಾಡುವುದಕ್ಕಾಗಿ ಸಾಧಾರಣ ನಿಯಮಗಳನ್ನು ರಚಿಸಿ ಸಾದ 
ರ್ಮಾಡಬಹುದು(ಭಾಧಾನ.೧೨೪). ೨. ಕೆಲಸಗಳ ವಿಧಾನ; ಕೆಲಸಗಳನ್ನು 
ಮಾಡುವ ಕ್ರಮ, ರೀತಿ. [ಕಾರ್ಯ ಪ್ರಣಾಳಿ (ಎ ಪ್ರಣಾಲಿ)] 
ಕಾರ್ಯಪ್ರವೃತ್ತ (ಗು). ಕಾರ್ಯದಲ್ಲಿ ತೊಡಗಿದ; ಕೆಲಸ 
ಮಾಡಲು ಆರಂಭಿಸಿದ : ಮೂಲವಸ್ತುಗಳು ಕಾರ್ಯಪ್ರವೃತ್ತವಾಗು 
ವಂತೆ ಉಚಿತವೆನಿಸುವ ಸನ್ನಿವೇಶಗಳನ್ನು ಒದಗಿಸುವುದ ಕ್ಯಾಗಿಯೇ 
ಶಾಲೆಗಳು ಏರ್ಪಟ್ಟರುವುದು (ಶಿಕ್ಷದ. ೧೦೨). [ಕಾರ್ಯ + ಪ್ರವೃತ್ತ] 
ಕಾರ್ಯಭರ (ನಾ). ೧. ಕೆಲಸದ ಹೊರೆ; ಕಾರ್ಯದ ಭಾರ: 
ಎನ್ನೊಳಮಿಂ ತೀರದ ಕಾರ್ಯಭರಮಂ ತೀ ರ್ಚಲ್‌ ಪೆಆರ್ಗಂಡ 
ರೇನೊಳರ್‌ (ಗದಾಯು. ೨-೧೨). ೨. ಕೆಲಸದ ರಭಸ್ಕ ತೀವ್ರತೆ. 
೩. ಕೆಲಸದ ಬಾಹುಳ್ಯ ; ಅಧಿಕ್ಯ. [ಕಾರ್ಯ + ಭರ] 


ಶಾರ್ಯಭರಧುರ್ಯ 


ಕಾರ್ಯಭರಧುರ್ಯ (ನಾ). ಕೆಲಸದ ಹೊರೆಯನ್ನು ಹೊರಲು 
ಸಮರ್ಥನಾದವನು : ದನು ಜೀಜ್ಯಂ... ದಂಪತಿಕ್ಷೇತ್ರದೊಳ್‌ 
ಧನವಂತಂ ಧರಣೀಶಕಇರ್ಯಭರಧುರ್ಯಂ ಸೆ ತ್ಯಳಾಕೊವಿದಂ 
(ಜಾತತಿ. ೧೭-೨೯). [ಕಾರ್ಯಭರ + ಧುರ್ಯ] 

ಕಾರ್ಯಭಾಗ (ನಾ). ೧. ಕೈಕೊಂಡ ಕೆಲಸ; ಸಾಧಿಸಬೇಕಾದ 
ಕಾರ್ಯ. 3. ಕೆಲಸದಭಾಗ, ಅಂಶ: (ಕ). ೩. ಒಳಸಂಚು: 
(ಕಿ). (ಕಾರ್ಯ + ಭಾಗ] 

ಕಾರ್ಯಭಾರಿ (ನಾ). ಕಾರ್ಯವನ್ನು ನಿರ್ವಹಿಸುವವನು; 
ವ್ಯವಸ್ಥಾಪಕ: ಶಾಸನ ಯೋಜನೆಗಳನ್ನು ಸಫಲಗೊಳಿಸಬೇಕಾದವನು 
ನಿಯುಕ್ತನಾದೆ ಕಾರ್ಯಭಾರಿ (ಕಾಜ್ಯಶಾ. ೩೨೫). "ಕಾರಭಾರಿ? ಪರಾ. 

[ಸಂ. ಕಾರ್ಯಭಾರಿನ್‌] 

ಕಾರ್ಯಮಂತ (ನಾ). ಕಾರ್ಯವುಳ್ಳವನು; ಕಾರ್ಯಶೀಲ: 
ಕಾಳಿಗನತಿಧವಳ ಯಶಂ ರಾಜಪೂಜಿತ೦ ಸ್ಥಿರವಚನಂ ವಿವಿಧತರ 
ಕಾರ್ಯಮನ್ತಂ (ಸೌ ಇ ಇ. ೫%, ೩೧-೧೨; 1044). 

[< ಸಂ. ಕಾರ್ಯವನತ್‌] 

ಕಾರ್ಯನಮುಗ್ಗ (ಗು). ೧. ಕೆಲಸದಲ್ಲಿ ಮುಳುಗಿದ; ಕಾರ್ಯ 
ತತ್ಸರವಾದ. (ನಾ). ೨. ಕೆಲಸದಲ್ಲಿ ಮುಳುಗಿರುವವನು; 
ಕಾರ್ಯತತ್ಪರನಾದವನು : ಸೈನಿಕ ದಾರಿ ತೋರಿ, ಮತ್ತೆ... 
ಕಾರ್ಯಮಗ್ನನಾದನು (ಪುನರು. ೫೧೦). [ಕಾರ್ಯ + ಮಗ್ಗ] 

ಕಾರ್ಯಯೋಜನೆ (ನಾ). ಕಾರ್ಯ ನಡೆಯಿಸುವ ಕ್ರಮ; ಆಗ 
ಬೇಕಾದ ಕಾರ್ಯಗಳ ವಿವರಗಳನ್ನು ಮುಂಚಿತವಾಗಿ ನಿರೂಪಿಸುವ 
ಕ್ರಮ, --ಹಂಚಿಕೆ ; `ಸರಕಾರವು ಹೊಸ ಹೊಸ "ಪ್ಲ್ಯಾನ್‌'ಗಳನ್ನು 
ಎಂದರೆ ಕಾರ್ಯಯೋಜನೆಗಳನ್ನು ಮಾಡಬೇಕಾಗುತ್ತದೆ (ರಾಜ್ಯ ಶಾ. 
೩೫೬). [ಕಾರ್ಯ 4 ಯೋಜನೆ]. 

ಕಾರ್ಯರಂಗ (ನಾ). ೧. ಕೆಲಸ ಮಾಡತಕ್ಕ ಸ್ಥಳ; ಕಾರ್ಯ 
ಕ್ಷೇತ್ರ: ತರ್ಕದ ಸಿದ್ಧಾಂತಕ್ಕೇ ಮರುಳಾಗಿ ಕಾರ್ಯರಂಗಕ್ಕಿಳಿಯದೆ... 
ಯಾವ ಕೆಲಸವೂ ಸಾಧಿಸುವಂತಿರಲಿಲ್ಲ (ಚಿತೆಸ. ೧೨೨). ೨. ಯೋಜನೆ 
ಕಾರ್ಯರೂಪಕ್ಕೆ ಬರುವ ಅವಸ್ಥೆ : ತನ್ನ ಮುಂದಿನ ಕಾರ್ಯರಂಗದ 
ಪೀಠಿಕೆಯನ್ನು . . , ವಿಸ್ತರಿಸಿದೆ (ಮುಂಗಾಮು. ೭೩). 

[ಕಾರ್ಯ + ರಂಗ] 

ಕಾರ್ಯಲಗ್ನ್ನ (ನಾ). ಸಮಾರಂಭವು ನಡೆಯಬೇಕಾದ ಕಾಲ; 
ಮುಹೂರ್ತ: ವಿಫ್ನಮಾದುದು ರಾಮನುದ್ದಾಮಳಾರ್ಯಲಗ್ನದ 
ಯುದ್ಧಸಿದ್ಧತೆಗೆ (ಶ್ರೀರಾಮಾ. ೩೬೫-೮೬). [ಕಾರ್ಯ + ಲಗ್ನ) 

ಕಾರ್ಯವಾಸಿ (ನಾ). ೧. ಕಾರ್ಯಸಾಧಕ; ಕಾರ್ಯದ ಉದ್ದೇಶ 
ವುಳ್ಳ ವ್ಯಕ್ತಿ: ಕಾರ್ಯವಾಸಿಯಾಗಿ ಬಂದಿದ್ದ ಕುಂತಿಯು ಬಿಸಿಲಿನ 
ತಾಪವನ್ನು ತಡೆಯಲಾರದೆ ಮುಸುಕುಹಾಕಿಕೊಂಡು ಕಾದು ನಿಂತಿದ್ದಳು 
(ನಚಭಾ. ೨೬೧). ೨. ಕೆಲಸದ ಒಳ್ಳೆಯ ಸ್ಥಿತಿ —ಸಮರ್ಪಕತೆ: 
ಕಾರ್ಯವಾಸಿ ಕತ್ತೆಕಾಲು ಕಟ್ಟು (ಗಾದೆ). ೩, ಕಾರ್ಯಸಾಧನೆ; 
ಉದ್ದೇಶ ನಿರ್ವಹಣೆ: ಸತಿಯರು ' ಕಾರ್ಯವಾಸೆ£ಸಿ]ಗೆ ಸೋಲುವ 
ರಬ್ಲಡೆ ಮನಮುಟ್ಟಿ ಸೋಲರು (ಭೈರಸೂ. ೩೯೪). [ಕಾರ್ಯ + ವಾಸಿ) 

ಕಾರ್ಯವಾಹಕ (ನಾ). ಕೆಲಸದ ಹೊಣೆಯನ್ನು ಹೊತ್ತವನು; 
ಕೆಲಸವನ್ನು ನಿರ್ವಹಿಸುವವನು : ವಾಚಕರ ಹಾಗೂ ಗ್ರಂಥಾಲಯ 
ಕಾರ್ಯವಾಹಕರ ಆಮೂಲ್ಯವೇಳೆಯ ಉಳಿತಾಯವೇ ಗ್ರಂಥಸೂಚಿಯ 
ಆಸ್ತಿತ್ವದ ಉದ್ದೇಶ (ಗ್ರಂಥಾಲ. ೩೬). [ಕಾರ್ಯ * ವಾಹಕ) 


೧೭೬೪೬ 


50 


ಕಾರ್ಯವಾಹಿ (ಗು). ೧. ಕಾರ್ಯವನ್ನು ನಿರ್ವಹಿಸುವ. (ನಾ). |4 


೨. - ಕಾರ್ಯವಾಹಕ. [ಸಂ. ಕಾರ್ಯುವಾಹಿನ್‌] 


ಕಾರ್ಯಾಂತೆರ 


ಕಾರ್ಯವಿಘಾತ (ನಾ). ಕಾರ್ಯನಾಶ; ಕಾರ್ಯಕ್ಕೆ ವಿಘ್ನ: 
*ಪ್ರತಿಬಂಧಃ, ಪ್ರಕಿಸ್ಟಂಭಃ ಎಎ ಕೌಾರ್ಯವಿಘಾತವು? (ಸಿದ್ಧಾಂತಿ. ೩೧೪). 
[ಕಾರ್ಯ + ವಿಫಾತ] 
ಕಾರ್ಯವಿಧಾನ (ನಾ). ಕಾರ್ಯದ ಕ್ರಮ, ರೀತಿ: ನೀನಳವಡಿಸಿದ 
ಕಾರ್ಯವಿಧಾನಂಗಳಿವೆಮಗೆ ಪೊಸತೆ (ಜಗವಿ. ೧-೬೫). 
[ಕಾರ್ಯ + ವಿಧಾನ] 
ಕಾರ್ಯವಿಭಜನೆ (ನಾ). ಕಾರ್ಯದ ಹಂಚಿಕೆ; ಕೆಲಸದಲ್ಲಿ ಬೇಕೆ 
ಬೇರೆ ಭಾಗಗಳನ್ನು ಮಾಡಿ ಹಂಚಿಕೊಡುವ ವಿಧಾನ: ಜನ ಹೆಚ್ಚು 
ನಾಗರಿಕರಾದಂತೆಲ್ಲ "ಕಾರ್ಯವಿಭಜನೆ' ಹೆಚ್ಚು ಸ್ಪಷ್ಟನಾಗುತ್ತ, ಪ್ರತಿ 
ಯೊಬ್ಬನೂ ಒಂದು ಬಗೆಯ ಕಾರ್ಯದಲ್ಲಿ ತೊಡಗುತ್ತಾನೆ (ಭೂವಿವ. 
೧೭೯). [ಕಾರ್ಯ + ವಿಭಜನೆ] 
ಕಾರ್ಯವೀರ (ನಾ). ಕಾರ್ಯದಲ್ಲಿ ನಿಪುಣ; ಕರ್ಮವೀರ: ಮಾತಿನ 
ವೀರರು ಕಾರ್ಯನೀರರನ್ನು ಸಂತೋಸಗೊಳಿಸುತ್ತ ಸೇವಿಸುತ್ತಿರುತ್ತಾರೆ 
(ವಚಭಾ. ೩೩೪). [ಕಾರ್ಯ + ವೀರೆ] 
ಕಾರ್ಯಶಾಲೆ (ನಾ). ಕಾರ್ಯಾಲಯ ; ಕೆಲಸದ ಸ್ಥಳ: ಪಾಂಡವರು 
* ಓಬ್ಬ ಕುಂಬಾರನ ಕಾರ್ಯಶಾಲೆಯಲ್ಲಿ ಇಳಿದುಕೊಂಡರು 
(ವಚಭಾ. ೫೦), [ಕಾರ್ಯ + ಶಾಲೆ) 
ಕಾರ್ಯಸಖ(ನಾ). ಕಾರ್ಯಗಳಲ್ಲಿ ಮಿತ್ರ; ಕೆಲಸದಲ್ಲಿ ಸಹಾಯಕ: 
ಕಾರ್ಯಸಖಂ ಶಕುನಿ ಗಡಾ ಶೌಯರ ೯ ಸಖಂ ಸೂತಜಂ ಗಡಾ 
(ಗದಾಯು. ೨-೨೭). (ಕಾರ್ಯ * ಸಖ) 
ಕಾರ್ಯಸಮಿತಿ (ನಾ). - ಕಾರ್ಯಕಾರಿ ಸಮಿತಿ: ಪರಿಷತ್ತಿನ 
ಕಾರ್ಯಸಮಿತಿ (ರೂಢಿ). 1 ಕಾರ್ಯ + ಸಮಿತಿ] 
ಕಾರ್ಯಸಾಧನ (ನಾ). ೧. ಕಾರ್ಯ ಸಿದ್ದಿಗೆ ಬೇಕಾದ ಉಪಾಯ. 
೨. ಕಾರ್ಯವನ್ನು ನೆರವೇರಿಸುವಿಕೆ : (ಕ). [ಕಾರ್ಯ + ಸಾಧನ] 
ಕಾರ್ಯಸಾಧನೆ (ನಾ). ಕಾರ್ಯವನ್ನು ಪೂ ರೈಸುವಿ ಕೆ; ನೆರ 
ವೇರಿಸುವಿಕೆ: ಕಾರ್ಯಸಾಧನೆಗಾಗಿ ಕತ್ತೆಯ ಕಾಲಾದರೊ ಕಟ್ಟಬೇಕು 
ಎಂಬ ಅರ್ಕೋಕ್ತಿಯನ್ನು ನಾನು ಯಾವಾಗಲೂ ಶಿರಸಾವಹಿಸಿ ನಡೆದು 
ಕೊಳ್ಳುತ್ತಿದ್ದೇನೆ (ಕಸಬು. ೭೦). [ಕಾರ್ಯ 4 ಸಾಧನೆ] 
ಕಾರ್ಯಸಿದ್ಧಿ (ನಾ). ಕಾರ್ಯ ನೆರವೇರುವಿಕೆ; ಕೆಲಸದ ಜಯ: 
ಶುಭಕರಣದಿಂ ಕಾರ್ಯಸಿದ್ಧಿ ಯು (ಗಗತಾ. ೪-೭೧). [ಕಾರ್ಯಸಿದ್ಧಿ] 
ಕಾರ್ಯಸೂಚಿ (ನಾ). ಕಾರ್ಯಗಳನ್ನು ಸೂಚಿಸುವ ಪಟ್ಟಿ; 
ಕಾರ್ಯಕ್ರಮ ಪಟ್ಟಿ: “ಸಭೆಯಲ್ಲಿ ಪರ್ಯಾಲೋಟಿಸಬೇಕಾದ 
ವಿಷಯಗಳ ಪಟ್ಟಿ, - ಕಾರ್ಯಸೂಚಿ” (ಸೀಂರ೩. ಇಂಕನಿ). 
[ಕಾರ್ಯ +೬ ಸೂಚಿ) 
ಕಾರ್ಯಸ್ಥಿತಿ (ನಾ). ಕಾರ್ಯೆದ ಸ್ವರೂಪ, ಸನ್ನಿವೇಶ: ಪ್ರತಿ 
ಕೂಲನಾಗಿ ನಿಲೆ ವಿಧಿ ಮತನಯಮನುಕೂಲಮಾಗಿ ನಿಲೆಯುಂ ಕಾರ್ಯ 
ಸ್ಥಿತಿಯಂ ಸಾಧಿಸಲಾಗದು (ಕವಿರಾ. ೩-೧೪೫) ; ಬೆಸಗೊಳಲೊಡನಾ 
ಭೂನಾಥಂ ನುಡಿದನದಆ ಕಾರ್ಯಸ್ಥಿತಿಯಂ (ಹಮ್ಮೀರ. ೨-೩). 
| [ಕಾರ್ಯ * ಸ್ಥಿತಿ] 
ಕಾರ್ಯಾಂಗ (ನಾ). ಕಾರ್ಯಗಳನ್ನು ನಡೆಸುವ ಅಂಗ, ಶಾಖೆ: 
ಕಾರ್ಯಾಂಗವನ್ನೇ ಸರಕಾರ ಎಂದು ಕರೆಯುವುದೂ ಜನಕ್ಕೆ ವಾಡಿಕೆ 
(ಕಾಜ್ಯಶಾ. ೬೪). [ಕಾರ್ಯ ಆಂಗ್ಬ) 
ಕಾರ್ಯಾಂತರ (ನಾ). ೧. ಬೇರೆಯ ಕಾರ್ಯ; ಮತ್ತೊಂದು 
ಕೆಲಸ. ೨. ಕಾರ್ಯದ ಒಳವಿಷಯ, - ವಾಸ್ತವಾಂಶ: ಬೆಸಸುವು 
ದೆನಗಾದಿತ್ಯಪ್ರಭ ನಿಮ್ಮ ಬಂದ ಕಾರ್ಯಾಂಶರಮಂ (ಜಗವಿ. ೨-೪೨). 


[Ao.] 


;  Vol-2-14A 


ಕಾರ್ಯಾಕಾರ್ಯವಿವೇಕ 


ಕಾರ್ಯಾಕಾರ್ಯವಿನೇಕ (ನಾ). ಯಾವುದು ಮಾಡತಕ್ಕುದು, 
ಯಾವುದು ಮಾಡತಕ್ಕುದಲ್ಲ ಎಂಬ ವಿವೇಚನೆ; ಯೋಗ್ಯಾ 
ಯೋಗ್ಯ ವಿಮರ್ಶೆ: ಧರ್ಮಸಂಕಟದಲ್ಲಿ ಕರ್ಮಭ್ರಮಣೆಯಲ್ಲಿ 
ಕಾರ್ಯಾಕಾರ್ಯವಿವೇಕದಲ್ಲಿ ಅರ್ಜುನ ಈ ಪ್ರಶ್ನೆ ಹಾಕುತ್ತಾನೆ 


(ಭಾರದ. ೧೧೬). [ಕಾರ್ಯ 4+ ಅಕಾರ್ಯ + ವಿವೇಕ] 


ಕಾರ್ಯಾಚರಣೆ (ನಾ). ಕಾರ್ಯವನ್ನು ಮಾಡುವುದು; ಕೆಲಸವನ್ನು 


ಮಾಡುವಿಕೆ: ಸ್ವಭಾವಸಂಸಿದ್ಧವಾದ ಕಾರ್ಯಾಚರಣೆಯಿಂದ ಪಾಪವಿಲ್ಲ 
(ಭಾರದ. ೧೧೭); ಮಲಗಿದ್ದ ಳಾವೇರಿ ಎರಡು ತಾಸಿನ ಬಳಿಕ ತನ್ನೆ ಕಾರ್ಯಾ 
ಚರಣೆಯನ್ನು ಕೈಕೊಂಡಳು (ಕಾವೇರಿ. ೧೮೨). [ಕಾರ್ಯ + ಅಚರಣೆ] 

ಕಾರ್ಯಾತುರ (ನಾ). ಕೆಲಸದವಿಷಯದಲ್ಲಿರುವ ಆತುರೆ; 
-ಉತ್ಕಂಕೆ: ಕಾರ್ಯಾತುರವಿರುವವರಿಗೆ ನಿದ್ರೆ ಹೇಗೆ ಬರುತ್ತದೆ? 
(ವಚಭಾ, ೭೧೫). [ಕಾರ್ಯ * ಆತುರ] 

ಕಾರ್ಯಾತ್ಮಕ (ಗು). ಕ್ರಿಯಾರೂಪವಾದ. [ಸಂ.1 

ಕಾರ್ಯಾರ್ಥ, (ನಾ). ಕಾರ್ಯದ ಉದ್ದೇಶ; ಕಾರ್ಯನಿಮಿತ್ತ: 
ನೆಗಲಕ್ಷೀಕಾದಶರುದ್ರನಾದಿಪುರುಷಂ ದೇವಂ ಲಲಾಟೀಕ್ಷಣಂ.. 
ದ್ರೋಣಂಗೆ ಕಾರ್ಯಾರ್ಥದಿಂ ಮಗನಾದಂ (ಗದಾಯು. ೨-೨೫). 

[ಕಾರ್ಯ + ಅರ್ಥ] 

ಕಾರ್ಯಾರ್ಥ, (ಅ). ಕೆಲಸಕ್ಕಾಗಿ; ಯಾವುದಾದರೊಂದು 
ಪ್ರಯೋಜನಕ್ಕೋಸ್ಕುರ: ಯಾಕೋ ಕೊಂಚ ದುಡ್ಡು ಬೇಕಿತ್ತಂತೆ, 
ಅದಕ್ಕೇ ಕಾರ್ಯಾರ್ಥ ಬಂದಿದ್ದರು (ಹೊಸಕ್ತಿ, ೧೦೪). 

[< ಕಾರ್ಯಾರ್ಥ,] 

ಕಾರ್ಯಾಲಯ (ನಾ). ಕೆಲಸಮಾಡುವ ಸ್ಥಳ; ಕಚೇರಿ: “ಚಾವಡಿ, 
ಓಲಗ; ಕಚೇರಿ, ಸಾರ್ಯಾಲಯ? (ಕಂನುಹು. ೮೩); ಕನ್ನಡ ನಿಘಂಟು 
ಕಾರ್ಯಾಲಯ (ರೂಢಿ). (ಕಾರ್ಯ 4 ಆಲಯ] 

ಕಾರ್ಯಾವಳೆಂಬ (ನಾ). ಕಾರ್ಯಕ್ಕೆ ಆಧಾರವಾದವನು; ಒಂದು 
ಬಿರುದು :.ಕದನಪ್ರಚಣ್ಣಂ ಭಯವೆನ್ತುದೆಂಬಂ [ಕಾ] ರ್ಯಾವಳಂಬಂ 
ನಿಜ ನಾಮಾಂಕಮಾಳಾಪ್ರಶಸ್ತಿಸಹಿತಂ (ಕಇಆ. ೬-೨-೧೮೮ ; 1058). 

[ಕಾರ್ಯ + ಅವಳಂಬ (ಇ ಅವಲಂಬ)] 

ಕಾರ್ವಗಲ್‌ (ನಾ). ಕಾರ್ಗಾಲದ ಹಗಲು; ಮಳೆಗಾಲದ ಹೆಗಲು: 
ಮಸಗಿತು ತುಂಬಿ ತುಳ್ಳು ವವೊಟಕಿ ಕಾರ್ವಗಲವ್ವಳಿಪಂತೆ ಪಂತದಿಂದೆಸ 
ಗಿತು ಸುತ್ತ ಮುತ್ತಿಗೆಯನೊತ್ತರದಿಂ ಮುಗಿಲೊಡ್ಡುವಂದದಿಂ (ಚಿಕವಿ. 
೨-೧೦೬). [ಕಾರ್‌ * ಪಗಲ್‌] 

ಕಾರ್ವಟ್ಟೆಗ ಕಾರ್ಬಟ್ಟಿಗ (ನಾ). ಕರಿಯ ಹಾದಿಯುಳ್ಳವನು; 
ಕೃಷ್ಣವರ್ತ್ಮ; ಅಗ್ನಿ: “ಅಗಿನಿ ಮರಗೂಳಂ . . . ಫೊಗೆವಳಯಿಗೆಯ 
ಕಾರ್ವಟ್ಟಿ ಗನಿವೈದೆಯನಲನ ನಾಮವೂ? (ಕ ಬ್ಹಮ ಂ. ೧೨) ; “ಅಗಿ 
ಕಾರ್ವಟ್ಟಿಗಂ' (ಕಶರ. ೨೩). ಕಾರ್ಬಟ್ಟೈಗೆ: ತುತಿಪೆಂ ಸಾಯಿರಗಯ್ಮಂ 
ಕುಳಿರ್ಗಯ್ಯಂ ಕಾರ್ಬಟೈಗನೆಂಬೊಳ್ಳಣ್ಣವನಂ (ಉದ್ಭದೇ. ೩-೭೬). 

[ಕಾರ್‌ + ಬಟ್ಟೆ * -ಗೃ] 

ಕಾರ್ನಾ (ನಾ). ಬಲಿಷ್ಠವಾದ ಗಿಡ್ಡ ಕುದುರೆ: (1. (1) 

ಕಾರ್ನಿ (ನಾ). (ಕರಾ) ಮೀನುಗಾರ, ಅಂಬಿಗ ಮೊದಲಾದ 
ವರ್ಗಕ್ಕೆ ಸೇರಿದ ವ್ಯಕ್ತಿ: ಅಂಬಿಗ, ಬೆಸ್ತ... ಕಾರ್ವಿ, ಮರಕಾಲ, 
ಮೊಗೇರ (ತುಳುನಾ. ೧೭೩) ; ಕುಂದಾಪುರದ ಕಾರ್ನಿಯರನ್ನು ಕರೆಯಿಸಿ 
ದರೆ ಈ ಮನೆಹಾಳನನ್ನು ಮಣ್ಣುಮುಕ್ಕಿಸುತ್ತೇನೆ (ದೇವಹೆಂ. 

[4- ಮರಾ. ಖಾರವ್ಕಾ ಖಾರವೀ] 

ಕಾರ್ನಿಲ್ಲ (ನಾ). - ಕರ್ವುವಿಲ್ಲ: ಅವನರಸಿ ಕಾರ್ವಿಲ್ಲನರಸಿಗಿಮ್ಮಡಿ 

ಚಿಲುವೆ ಯುವತಿಯರ ಕುಲರನ್ನೆ (ನವಮೋ. ೩-೨೨). [ಆ ಕರ್ಪುನಿಲ್ಲ) 


೨೧೯). 


೧೭೪೭ 


ಕಾ 
೦ಎ 


20 


ಕಾಲ್‌, 


ಕಾರ್ವೆ| "ಕಾಲ್ವಾಯ್‌' ನೋ. 

ಕಾರ್ನೆ (ನಾ). ಓಂದು ಬಗೆಯ ಕೆಂಪುಬಣ್ಣದ ಶಾಲು; ಅಲವಾನ: 
ಬಸವನ ಅಭರೆಣಲೆಖ್ಬಾ... ೨ ಚತ ಕಾರ್ವೆ ೧ ಮೊಮುಜಾಮೆದು 
ಸಹಾ (ಎಕ. ೫1೪, ನಂಜನ. ೨೮೯-೬ ; 1647). (ಮುಕಾ ಖಾರವೇ] 

ಕಾರ್ಶ್ಯ (ನಾ). ೧. ಕೃಶವಾಗಿರುವಿಕೆ ; ತೆಳ್ಳಗಾಗಿರುವಿಕೆ; ಬಡವು. 
೨. (ಕಾವ್ಯಮಾ] ವಿಯೋಗಾವಸ್ಥೆ ಯಲ್ಲಿ ನಾಯಿಕಾ ನಾಯಕ 
ರಿಗುಂಟಾಗುವ ಹತ್ತು ಕಾಮಾವಸ್ಥೆಗಳಲ್ಲೊಂದು: ನಯನರತಿ 
ಚಿಂತೆಸಂಕಲ್ಪಯುತಂ ಜಾಗರತೆ ಕಾರ್ಶಂ.. -ಮರಣಮಿಂತವಸ್ಥೆ ದಶವಿಧ 
ಮಕ್ಕುಂ (ರಸರ. ೧-೩೯). [P ಕೆಲವರ ಮತದಲ್ಲಿ ಈ ಕಾಮಾವಸ್ಥೆ 
ಮೂರು ಪ್ರಕಾರ: ಕಾರ್ಶ್ಶೃ, ಜಾಗರಣ, ಸಂತಾಪನಮೆಂಬ ಅವಸ್ಥಾ 
ತ್ರಯ ಪ್ರೇಕ್ಟಕರಿಂ (ವಿವೇಕ. ೨೩೦). (ಸಂ. 

ಕಾರ್ಷಾಪಣ (ನಾ). ೧. ಕರ್ಷತೂಕದ ಒಂದು ಬಗೆಯ ಹಳೆಯ 
ಬೆಳ್ಳಿಯ ನಾಣ್ಯ; ಹದಿನಾರು ಆದ್ಯಮಾಪಕಗಳ ತೂಕದ ಒಂದು 
ನಾಣ್ಯ. ೨. ಒಂದು ಕರ್ಷ ತೂಕದ ಬಟ್ಟು. [Aಂ.] 

ಕಾರ್ಷಿಕ (ಗು). ೧. ಒಂದು ಕರ್ಷದ ಬೆಲೆ ಬಾಳುವ. (ನಾ). 
೨. ಕಾರ್ಷಾಷಣ. ೩. ರೈತ; ಬೇಸಾಯಗಾರ.  [ಸಂ.] 

ಕಾರ್ಷಿಕಮಲ್ಲಿಗೆ (ನಾ). ಒಂದು ಬಗೆಯ ಬಳ್ಳಿ : “ಶ್ರೀಮಲ್ಲೀ- 
ಕಾರ್ಹಿಕಮಲ್ಲಿಗೆ* (ಓಷಧಿ. ೧೬೭). ಗ[ಕಾರ್ಹಿಕ್ಯ* ಮಲ್ಲಿಗೆ] 

ಕಾರ್ಹ್ಜಿ (ನಾ). ೧. ಕೃಷ್ಣನ ಮಗ: ಬಿಲ್ಮ್ಕುಜ್‌ಯೆ ಕಾರ್ಷಿ 
ಕಡುಗೋಪದಿಂದಾಕ್ಬಣಂ . .. ಅವನ ಮೇಲೆ ನಡೆಯಲ್‌ (ಜೈಮಿಜಾ. 
೧೨-೩೩). ೨. ಅರ್ಜುನನ ಮಗ; ಬಭ್ರುವಾಹನ. ೧,೨: ಚಂಡ 
ಭುಜಬಲಯುತರ್‌ ನುತ ಕಾರ್ಪ್ಸಿ ಕಾರ್ಹ್ಹಿಗಳ್‌ ಕಡುಪಿಂದೆ ಕಾದಿದರ್‌ 
(ಜೈಮಿಭಾ. ೨೨-೩೦). (ಸಂ. 

ಕಾರ್ಹ್ಲಿಕೆ (ನಾ). - ಕಾರ್ಷ್ಸ್ಯ: ಅಂಧಕಾರಾಜ್ಯಿಯಂ ಕುಡಿಯೆ ಪ್ರತಿ 
ಫಲಿಸಿ ತೋರ್ಪ ಕಾರ್ಷಿಕೆಯೊ (ಹಚಕಾ. ೩-೮೭). [ಸಂ. ಕಾರ್ಹ್ಹಿಕಾ) 

ಕಾರ್ಷ್ಲ್ಯ (ನಾ). ಕಪ್ಪು; ಕರಿಯ ಬಣ್ಣ : ನೀ ಪರಪುಟ್ಟಿನಾದೆ ನೋಡೀ 
ಗಳಿದರ್ಕೆ ನಿನ್ನ ತನುಕಾರ್ಸ್ಗ್ಯಮೆ ಸೂಚಕಮಲ್ಲವೇ (ಜಗವಿ. ೧೭-೪೧); 
ರವಿಚಂದ್ರಪ್ರಚುರ ಪ್ರಭಾಪ್ರಚಯಮಂ ಮೆ ಘಂ ಮುಸುಂಕುತ್ತೆ 
ಕಾರ್ಸ್ನ್ಯ್ಯ ವಿಶಿಷ್ಟಂ ತಟಿದಂಕುರಾಲ್ಪರುಚಿಯಂ ಬೀಜಕಿತ್ತು (ರಾಜಕೇ. 
೮-೯೯). [o.] 

ಕಾರ್ಯ (ನಾ). ಮತ್ತಿಮರ; ಶಾಲವೃಕ್ಷ: (೪.  [ಸಂ.] 

ಕಾಲ್ಸ್‌ ಕಾಲ್ಕು (ನಾ). ೧. ಮೊಣಕಾಲಿನಿಂದ ಪಾದದವಕೆಗಿನ 
ಸ ಶಿಲಾತಳದ ಮೇಲೆ ಕಾಲುಮಂ ಬಾಲಮುಮನುಡುಗಿಯಡಂಗಿಸಿ 
(ಪಂಚತಂ. ೧೬೬-೧೦); ವಜ್ರ ಶೃ ಉಖಲಮೆಂಬ ಕಡೆಗವ ಕಾಲ್ಲಿಡಿಸಿದನು 
(ಮೋಹತ. ೩೫-೬೭). ಪ. ಹ್ಯಾ! ಅಡಿ; ಹೆಜ್ಜೆ: “ಅಡಿಯೆಂದು 
ಕಾಲೆಂದು ಪಾದಕ್ಕೆ ಪೆಸರಕ್ಕು ” (i Pe ನಿಮ್ಮ ಕಾಲಂ 
ತೊಳೆವೆಮೆಂದು ಮಹಾದೇವಿ ತಾನೆ ಕಾಲಂ ಕರ್ಚಿ (ವಡ್ಡಾರಾ. ೭೮-೧೧); 
ನೀನ್‌ ಸಚಿಯೊಳ್‌ ಕಾಲ್ಗೆಜಗ್ಗೆಜಗು ಕೊಲ್ಲೆಂ (ಪಂಪಭಾ. ೬-೫೮); 
ಗಣಿ ಪಾಅಲ್ಕಿಲ್ಲ ಕಾಲುಂ ಬಲಿಯವು ನಡೆಯಲ್ವೆಟ್ಟಿತು (ಕಾದಂಪೂ. ೧೯೧). 
ಕಾಲು: ೧. ಎನ್ನ ಕಾಲೇ ಕಂಭ ದೇಹನೇ ದೇಗುಲ (ಬಸವ. ೮೨೦) ; 
ಬೀಳುವುವು ಕೆಲಕೆಲವೆ ನಡು ತೊಡೆ ಕಾಲು ಖಂಡಿಸಿ (ತೊರರಾ.೩-೩-೧೬)- 
೨. 4ಕ್ರಮಂ ಪಾದಮಂಥ್ರಿಪದಮೆನೆ ಕಾಲು” (ಮಂಗರಾ, ೯೮-೧೮) ; 
ಹುಲಿಯ ... ಕಾಲಿಗೆ ಐದೈದು ಹದನವಾದ ಉಗುರುಗಳು ಇರುತ್ತನೆ 
(ಮುಂಬಯಿ. ೪-೩೬). ೩. ಮಂಚ, ಕುರ್ಚಿಮುಂತಾದುವುಗಳನ್ನು 
ನಿಲ್ಲಿಸಲು ತಳಭಾಗದಲ್ಲಿ ಜೋಡಿಸುವ ಕೋಲು: ಚಿನ್ನದ ಕಾಲ 
ಬೆಳ್ಳಿಯ ಕಾಲ ಮಂಚ ಸುವರ್ಣದಡ್ಡಣಿ ಸುಪ್ಪಶ್ತಿಗೆ (ನೋಹತ. ೧೫-೧೭). 


ಕಾಲ್‌ 


೪. ಜಡೆ ಹೆಣೆಯುವಾಗ ಮಾಡಿಕೊಳ್ಳುವ ಕೂದಲಿನ ಭಾಗ; 
ಹಗ್ಗ ಮೊದಲಾದುವುಗಳಲ್ಲಿಯ ಹೊಸೆದ ಎಳೆ: ಅವಳು ಮೂರು 
ಕಾಲಿನ ಜಡೆ ಹಾಕಿಕೊಂಡಿದ್ದಾಳೆ (ರೂಢಿ); ಮೂರು ಕಾಲಿನ ಹಗ್ಗ 
(ರೂಢ). 

ಕಾಲಂಸಿಡಿ, ಕಾಲುಣಡಿ - ಪಾದಕ್ಕೆ ಬಿದ್ದು ಬೇಡಿಕೊಳ್ಳು: ಬಾಹು 
ಬಲಿಯ ಕಾಲಂಸಿಡಿದು ಎಂತುಮೊಡಂಬಡಿಸಲಾಜದೆ(ಚಾವುಂಪು.೬೯-೨೭); 
ಜೀವ ನಿನ್ನ ಕಾಲಂಪಿಡಿವೆಂ ಧರ್ಮಮನೆ ಮಗುಳೆ ಬಲ್ವಿಡಿ ವಿಡಿಯಾ 
(ಅಜಿಪು. ೨-೬೩). ಕಾಲಕಡಗ ಎ ಕಾಲ್ಲಡಗ : ಸಿಂಜಿನೀ, ಪಾದ ಕಟಕಃ - 
ಈ ೨ ಕಾಲಕಡಗೆಂ? (ಹಲಾಯು. ೯೨-೪೦೭); ಕಾಲಕಡಗಂ [ಪಾಠಾಂ. 
ತಾಲಿಕಡಗಂ] ಬಣ್ಣಸರವುಂ ತೋಳಬಂದಿಯೆನಿಪ್ಪ ಚೆಲ್ವಿನ ಬಾಲದೊಡಿಗೆ 
ಗಳ (ಬಸಪು. ೧೪-೪). ಕಾಲಕಡೆಂಬ ೬ ಕಾಲ್ಲಡಗ: ಪಟ್ಟಿಯ ದಟ್ಟಿ 
ಪಳಿಯ ಚಲ್ಲಣ ಕಾಲಕಡೆಯ ... ಮೆಜಕಿಯೆ (ಕುರಾಸಾಂ. ೧೧-೩೭). 
ಕಾಲಕಸ, ಕಾಲುಕಸ-ಬೆಲೆಯಿಲ್ಲದುದು; ತುಚ್ಛವಾದುದು 
ಸೋಮಾಪುರದ ಜನರಿಗೆ ನಾನು ಕಾಲಕಸವಾಗಿ ಕಂಡೆನಲ್ಲವೆ 
(ಮನೆಬೆ.೧೦೪); ನಾನೇನಾದರೂ ಆಸೆಯನ್ನಿ ಟ್ರುಕೊಳ್ಳೆ ಬಹುದಾದರೆ ನನ್ನ 
ನಾದಿನಿಯ: ಕಾಲುಕಸವಾಗಿರಬೇಕು (ಕ ಮನೆ. ೧೧). ಕಾಲಮೇಲೆ 
ಬೀಲ್‌-ಪಾದಕ್ಸೆ ಬೀಳು; ನಮಸ್ಕರಿಸು: ರಫ್ಚಿಸವೇಟ್ಕು ಮಾವತೆಜದಿಂ 
ದಸುವಂ . .. ಎಂದವಳ್ಳಾಲಮೇಲೆ ಬೀಟ್ಟುದುಂ (ಕಾದಂಪೂ. ೯೪೭). 
ಕಾಲವ-೧. ಕೆಳೆಗಿನವನು; ಕೀಳ: ಕಾಲವರ ಕಯ್ಯಲ್ಲಿ ತಡೆವೆ ಮೇಲವರ 
ಕೋಲಿನಲ್ಲಿ ತಡೆವೆ (ಸರ್ವವ. ೮೧-೪೪೯). ೨. ಕಾಲಾಳು; ಪದಾತಿ: 
ಕಾಲವರ್ಬೀಳಿಸಿದ ರಹಿತರಂ ಪೊಯ್ದಾಡಿ (ಜೈಮಿಭಾ. ೨೨-೭). 
ಕಾಲಹುಗುಳು - ಕಾಲಿನಬಾವು; ಬೊಕ್ಕೆ, -_-ಹೊಪ್ಪಳೆ: “ಪಾದ 
ಸ್ಫೋಟ-ಕಾಲಹುಗುಳು?(ನಾಚಿರಾ, ಕಿ). ಕಾಲಿಗೆಬೀಳು- ನಮಸ್ಕರಿಸು: 
ಕಾಲಿಗೆಬಿದ್ದು ಕೇಳಿಕೊಂಡ (ಕೂಢಿ). ಕಾಲಿಗೆ ಬುದ್ಧಿ ಹೇಳು - (ಆಲಂ) 
ಓಡಿಹೋಗು; ಪಲಾಯನ ಮಾಡು: ತಮಗಿನ್ನು ಉಳಿಗಾಲ 
ವಿಲ್ಲೆಂದು ತಿಳಿದು ಕಾಲಿಗೆ ಬುದ್ಧಿ ಹೇಳತೊಡಗಿತು (ಚಿಕ್ಕದೇ. ೧೮೬) ; 
ಕೈಯಲ್ಲಿದ್ದ ಲಾಟೀನನ್ನು ಬಿಸಾಡಿ ಕಾಲಿಗೆಬುದ್ಧಿ ಹೇಳಿದೆ (ಪದ್ಮಸ. 
೧೯೭). ಕಾಲಿಲ್ಲದನ ಎಇ ಹೆಳವ: “ಪೆಟವಂ ಕಾಲಿಲ್ಲದವಂ” 
(ಶಮದ. ಸರಿ. ೧). ಕಾಲೊಳಗೆ - ಹಿಂಬಾಲಿಸಿ; ಅನುಸರಿಸಿ; 
ಪರಿಣಾಮವಾಗಿ: ಈ ಬಡತನದ ಕಾಲೊಳಗೇ ಹಿಂದಕ್ಕೊಮ್ಮೆ ಬೇನೆ 
ಬಿದ್ದಿದ್ದೆನು (ಮುಂಬಯಿ. ೩-೫೬). ಕಾಲ್ಗಳೆಯಿಸು - ಕಾಲಿಗೆ ಲೇಪಿಸು; 
“ಸಾರಣೆಮಾಡಿಸು ” (ಪ್ರಭಣ್ಣ) : ಜವಾದಿಯಂ ತೊಳೆಯಿಸುತೆ 
ಕರ್ಪೂರಮಂ ಸೊಗಸೆ ಕಾಲ್ಗ[ಪಾಕಾಂ. ಲೈ']ಳೆಯಿಸುತೆ ಮೆದಿಸುತ್ತೆ 
ಸಾದಿನಿಂ (ಪದ್ಮರಾ. ೮-೮೯). 

(ಡೇ. | ತಮಿ. ಮಲ. .ಕಾಲ್‌; ತುಳು. ಕಾರ್‌ ; ಕೊಡ, ಕಾಲೀ; 
ತೆಲು. ಕಾಲು ; ಕೋಲಾ, ಕಾಲ್‌ ; ಹರ್ಜಿ. ಕೇಲ್‌; ಗಡಬ. ಗೊಂಡಿ. 
ಕಾಲ್‌] 

ಕಾಲ್ಕ್‌, ಕಾಲ್ಕು (ನಾ). ಕೆರೆ, ನದಿ ಮುಂತಾದುವುಗಳಿಂದ ನೀರು 
ಹಾಯಿಸಲು ಮಾಡಿದ ನಾಲೆ; ಕಾಲುವೆ: *ಕಾಬ್ಬುರವೆನೆ ಕಾಲ್ಗೆ 
ಪೆಸರ್‌* (ಚತುನಿ. ೫೬) ; ಗೋಳಿಯ ಕೆಗೆ ಕಾಲ್ಗೆ ಒರ್ಮ್ಮ್ಮತ್ತರ್ಕೆ 
ಯಲುಂ (ಮೈ ಆರಿ. ೧೯೪೧, ೨೯-೨; 797); ಮಹೇಶ್ವರ ಜಟಾಗ್ರದಿಂದಿಳಿದ 
ಗೆಂಗೆಯ ಕಾಲಿದಣಕೊಪ್ಪ ಬಪ್ಪನೀರ್ವ್ವರಿ (ಎಇ. XIII, ೪೪-೩೭; 1112); 
ಕಾಲ್ಗಳಿಲ್ಲದೆ ತೊಜಕ . , . ಇಲ್ಲದೆಲ್ಲಿಯುಂ (ಕಬ್ಬಿ ಕಾ. ೨೬); ಗಿಳಿ 
ಕರ್ದುಂಕಿದೊಡೆ ಬೀಳ್ವಿನಿದು ಮಾವಣ್ಣ ತನಿರಸದ ಕಾಲ್ಗಳಿಂ ಬೆಳೆವುವು 
(ಚೆಬಪು. ೧೧-೮) ; ಮಳಲೊಟ್ಟ ಲ್‌ ಫೊಅವಾಲ್‌ ; ಕಾಲ್‌ ಕಾಲ್‌' ಏಂ 
ತಡೆತಡೆದು ಪೋಪಳ್‌ (ರಾಮಾಶ್ವ. ೮-೧೩). "ಪರಿಕಾಲ್‌' ಪರಾ. 


A ೧೭೪೮ ಕಾಲ 


ಕಾಲ್ಲು : ವಾರಿಜನಾಳಂ ಸೀಟ್ಡು ನೂಲ್ಲೊಳ್ವ ವೊಲವಯದಿಂ ತಂದವ 
ಕಾಲು ರಮ್ಮಂ ಬಗೆಯಲ್‌ (ಹೈಆರಿ. ೪, ೬-೧೨; 1088) ; ತಾಯಿ 
ಭೂದೇವಿ ಪಟ್ಟ ಕಷ್ಟವೆಂದರೆ ೧ ಅವಳ ಕಾಲೊಣಗಿಮರಳಲ್ಲಿ ಹರಿದು 
ಹೋಯಿತು (ಹಗಲಿ. ೨೨), (ದೇ. 1 ತಮಿ. ಮಲ, ಕಾಲ್‌) 


5 | ಕಾಲ್ಸ್‌, ಕಾಲ್ಕು (ನಾ). ನಾಲ್ಕನೆಯ ಒಂದು ಭಾಗ; $ ಭಾಗ. 


20 


3೦ 


40 


45 


"ಕಾಲ್ಲೊಲೆ? ಪರಾ. ಕಾಲ್ಕು: ಓದೋ ಕಾಲು, ಬುದ್ಧಿ ಮುಕ್ಕಾಲು 
(ಸಮಾವ. ೬೩) ; ಒಂದು ಅರ್ಬುದ ನಾಲ್ವತೆರಡೂ ಕಾಲು ಕೋಟ ಜನ 
(ಮುಂಬಯಿ. ಕಿ. ೪-೧೧೦). "ಒಕ್ಕಾಲು?, "ಮುಕ್ಕಾಲು? ಪರಾ. 
(ದೇ. | ತಮಿ. ಮಲ. ತುಳು. ಕಾಲ್‌; ಕೊಡ. ಕಾಲೀ; ತೆಲು. 
ಕಾಲು) 
ಕಾಲ, ಕಾಳ್ಮ (ಗು). ೧. ಕಫುಬಣ್ಣದ. ೨. ಹೀಡಿಸುವ; ಹಿಂಸೆ 
ಕೊಡುವ. ೩. ಭಯಂಕರವಾದ: ಶಿಶುಗಳಾಜುಮದೀಕ್ರಮದಿಂದೆ 
ಕಾಲಕಾಲಾಕೃತಿ ಕೆಂಸನಿಂ ಲಯಮನೆಯ್ದಿರೆ (ಜಗವಿ. ೨-೫೬). (ನಾ). 
೪. ಸಮಯ ; ವೇಳೆ: *ದಿಸ್ಟಃ, ಕಾಲಃ, ಅನೇ (ಹಾಟ) ಹಸ್‌-ಈ 
ಕಾಲದ ಫೆಸರ್‌ ನ (ಹಲಾಯು. ೧೮-೧೦೫) ; ಕಾಲವಾವನನಾವ ಪರಿಯಲಿ 
- ಕೀಳುಮಾಡದು (ಕುವ್ಯಾವಿ. ೧-೧೯) ; ಜಲದಿ ಮಾನಿನ ಕಾಲ ಬಹ 
ಭವಿಷ್ಯದ ಕಾಲ ಕಾಣುವಂತೆಮಗಿಲ್ಲ (ಹೆಬ್ಬಿರ. ೪೨-೧೨). ೫. ವರ್ಷ; 
ಸಂವತ್ಸರ. ೬. ಸನ್ನಿವೇಶ; ಸಂದರ್ಭ: ಕಾಲ ಕೆಟ್ಟು ಕಾಗೆ ರಾಗೀ 
ತಿಂತು (ಗಾದೆ) ; ಕಾಲಕ್ಕೆ ತಕ್ಕ ಕೋಲ (ಗಾದೆ). ೭. ಚಾಂದ್ರಮಾನದ 
ಪಕ್ಷ; ಮಾಸಾರ್ಥ. ೮. ಸಾವು; ಮರಣ : ನಿಧನಂ... ಕಾಲಃ, 
ಸಂಸ್ಕಾ, ನಿಸ್ಮಾ, ಅಂತಃ, ನಿಮಾಳನಂ, ದೀರ್ಫನಿದ್ರಾ -ಈ ೧೨ಸಾವು” 
(ಹಲಾಯು. ೧೦೩-೬). ೯. ಮೃತ್ಯುದೇವತೆ ; ಯಮ : *ಶಮನಃ 
ಎ ಕಾಲಃ, ಅಂತಕಃ - ಈ ೧೬ ಜವನ ಪೆಸರ್‌* (ಹಲಾಯು. 
೧೩-೭೧) ; ಶಕ್ರಾದ್ಮರುಮಂ ಪರಿದಟ್ಟ ಮುಟ್ಟುವಾ ಕಾಲನೆನಾಂ (ಜಗವಿ. 
೭-೨೭) ; ನಿನ್ನ ಕಾಲಂ ಬಿಟ್ಟೊಡೆನ್ನ ಕಾಲಂ ಬಿಡಂ (ಉದ್ಭದೇ. ೩-೨೭); 
ರಾಘವಂ ವಾಲಿಯಂ ಲೀಲಾಮಾತ್ರಮೆನೆ ಕಾಲನೆಡೆಗಟ್ಟಿ ಬಾಲೆಯಂ 
ಮೇಣ್‌ ವಿಶಾಲರಾಜ್ಯಮಂ ಸುಗ್ರೀವಂಗಿತ್ತಂ (ಅದ್ಭುತ. ೩೭-೪), 
೧೦. ಫಲ; ಪರಿಣಾಮ; ಅದೃಷ್ಟ. ೧೧. ಶಕ್ತಿ; ಬಲ; ಸಾಮರ್ಥ್ಯ. 
೧೨. ಪ್ರಳಯ : ಕಾಲಯಮನಂತತ್ಮುಗ್ರಮಂ ತಾಳ್ವಿದಾ ದಳವಾಯೇ 
ಬಳಿಮಾರಿಯೈ (ಸೋಮೇಶ. ೬೪). ೧೩. ಕಪ್ಪು ಬಣ್ಣ. ೧೪. ಶಿವ: 
*ಭಾನುಜನೊಳು ಉಮೇಶನೊಳು ಕಲದಆಕೊಳು ಮೃತ್ಕುವಿನೊಳಂ 
ಕಾಲ ನಾಮಮಕ್ಕುಂ? (ಮಂಗರಾ. ೧೪೭-೩೮). ೧೫. ವಿಷ್ಣು. 
೧೬. ಬ್ರಹ್ಮ: “ಕಾಲದೊಳು ಕೂಟದೊಳು ವಿಧಿಯೆಂದೆನಿಕ್ಕು 
(ಮಂಗರಾ. ೧೪೭-೧೯). ೧೭. ಶನಿಗ್ರಹ. ೧೮. ದಕ್ಷ, ೧೯. ಅರಸು; 
ಧರಾಧಿಪತಿ. ೨೦. ಎಲಜಿಹಣ್ಣು ; ಬೋರೇಹಣ್ಣು. ೨೧. ಕರಿಯ 
ನಾಗರಹಾವು; ಅಷ್ಟ ಫಣಿಗಳಲ್ಲಿ ಒಂದು: ಇಂದ್ರಾಗ್ನಿ ಮೊದಲಾದೆಂಟು 
ದಿಕ್ಕಿನ ಭೂಮಿಯಂ ಕ್ರಮದಿಂ ಪೊತ್ತು ಅನಂತ... ಕಾಲವೆಂಬಷ್ಟಕುಲ 
ಫಣಿಗಳಿಕ್ಳು (ಎವೇಕ. ೧೩೩). ೨೨, ಮಹಾನರಕಗಳಲ್ಲಿ ಒಂದು: 
ಸೂಚೀಮುಖ ಕಾಲಖಡ್ಗ. . . ಸಂತಾಪಗಳೆಂಬಯೆಂಟು ಮಹಾ 
ನರಕಂಗಳು (ವಿವೇಕ. ೧೭೯). ೨೩, ಬೆಂಕಿಯ ಏಳು ಜ್ವಾಲೆಗಳಲ್ಲಿ 
ಒಂದು. "ಕಾಲಸರಣಿ' ಪರಾ. ೨೪. ಒಂದು ಖಗೆಯ ಸಸ್ಯ: 
(ಮೈ ಇಗಿ. ೪೪-೮೭೧) ; *ಅಂತಕನೊಳೆರದ ಪಣ್ಗಳು ದಕ್ಷನೊಳು 
ದಧಿಯೊಳಂತಕಾಂತಕನೊಳತಿ ರೌದ್ರಡೊಳು ಪಕ್ಷದೊಳು ಕಂತುವಿತ 
ನೊಳು ಕಾಲಮಕ್ಕು” (ಮ ಂ ಗರಾ. ೧೫೧-೫೬) ; “ಅಸಿತ ಫಲಂ 
ಭಯಂಕರ ಯುಗಂ ಯಮ ಶಂಕರ ವಿಷ್ಣು ಸಕ್ಷ ಸಾಹಸ ಸಮಯಂ 
ಧರಾಧಿಪತಿ ವತ್ಸರಂ ಎಂಬಿವು ಕಾಲವಾಚಕಂ” (ನಾನಾರ. ೫೬). 


3 


ಕಾಲಂ 


೨೫. [ವ್ಯಾಕ] ಕ್ರಿಯೆ ನಡೆದ ಅಥವಾ ನಡೆಯುವ ಸಮಯ; 
ಕ್ರಿಯಾಪದ ಸೂಚಿಸುವ ಸಮಯ: ಪ್ರಥಮ ಪುರುಷದಲ್ಲಿ ಕಾಲ 
ವಚನಲಿಂಗಭೇದವಿಲ್ಲದೆ. ., ಪ್ರತ್ಯಯವು ಸೇರುತ್ತದೆ (ಕೈಪಿಡಿ. ೪೪). 
೨೬. [ತತ್ತ್ವಶಾ] ದ್ರವ್ಯಗಳಲ್ಲಿ ಒಂದು : ಪದಾರ್ಥದ ಪರಿವರ್ತನದಲ್ಲಿ 
ಕಾಲವು ಕಾರಣಸ್ವರೂಪದ್ದಾಗಿದೆ ಇದೂ ಒಂದು ದ್ರವ್ಯವಾಗಿದೆ 
(ಜೈನಪ. ೪೩೭) ; ಕಾಲ, ವಾಸನಾ, ಪ್ರತಿಬಿಂಬ ಎಂದು ದ್ರವ್ಯಗಳು 
ಇಪ್ಪತ್ತು (ಹಿಂದಸಾ. ೨೭೫); ಕಾಳ್ಕ: ೧, ಮರಂ ಕಾಳಮಲ್ಲದೆ 
ಕಾಳದೊಳ ಫಲಪುಷ್ಪದೊಳ್‌ ನೆಜಕಿದಂದು (ಲೋಕೋಪ, ೪-೫೪); 
ಬಾಳನಾಳುವ ನೀನು ಬಾಳಿನಾಳಲ್ಲ ಕಾಳನಾಳುವ ನೀನು ಕಾಳದಾಳಲ್ಲ 
(ಗರಿ. ೨೫-೧೪). ೧೦. ಕಾಳನೋ ರಾವಣನೋ ಶಿಶುಪಾಳನೋ ತಾನೆನಿಸಿ 
(ಎಕ. 11, ೫೯-೯೫ ; 974); ಪ್ರಳಯ ಸಮಯದೊಳು ಮೇರೆಯಂ 
ಮಾಟ ಬರ್ಪಾ ಕಡಲನಂ ಕಾಳನಂ (ಎಕ. ೪1, ಚಿಕ್ಕಮೆ. ೧೦೪-೨೦ ; 
1707) ; ಯಾವ ಕಾಳನ ಖೂಳ ರಕ್ಕೆ ಸರಾರು ಬಂದರೊನುಗ್ಗುತ 
(ಹಾಡುಪಾ. ೩೭-೧೧). ೧೪. “ಶಶಿ ಕೃಷ್ಣಮಸಿತಂ ಮೇಚಕಂ ಕಾಳಮೆನೆ 
ಕಪ್ಪಿಗಕ್ಕುಂ ೨ (ಮೆಂಗರಾ. ೧೩೧-೨೨); ಮಂದೈಸಿದ ತೆಮಾಲವನದ 
ಕಾಳದೊಳಂ ಮುಗುಳ್ತ ಮಾಧವೀ ಲತೆಯ ಜೊನ್ನದೊಳಂ (ಮಲ್ಲಿಪು. 
೩-೧೦೦ವ) ; ದಟ್ಟಿಸಿ ಮಡಲಿಜಾದ ಕಾಳದೊಳು ನಡುವಿರುಳು ನಟ್ಟ 
ಮುಳ್ಳುಗಳೆಡಹಿದ ಕಲ್ಲ (ಹಚಕಾ. ೧೨-೨೧). "ಕಾಳರಾತ್ರಿ > ಪರಾ. 
ಕಾಲವಾಗು - ಸಾಯು ; ಶೀರಿಕೊಳ್ಳು : ಅವನು... . ತನ್ನ ತಂದೆ 
ಬಿಜ್ಜಳನ ಜೀವಮಾನದಲ್ಲೇ ಕಾಲವಾಗಿರಬೇಕು (ಮೂರು ಉ. ೯೬) ; 
ಹೆಂಡತಿ ಕಾಲವಾದಾಗ ಅವರಿಗೆ ಒಬ್ಬಳು ಮಗಳಿದ್ದಳು (ಕಳಹು. ೮). 
ಕಾಲಂಪ್ರತಿ- ಕಾಲಕಾಲಕ್ಕೆ ; ಆಯಾಕಾಲಕ್ಕೆ : ಯೆಕಪನಾಯಕನ 
ಹೆಸರಲು ಯಿಕ್ಕಿದ ವೀರಗಲಿನನಂಲ್ಲಿ ಕಾಲಂಪ್ರತಿಯ ಯೆರೆವ 
ಅರವಟ್ಟಗೆಯ ಧರ್ಮಕೆ ಆ ಉದಕಯೆರೆವ ಬ್ರಾಹ್ಮಣಗೆ ವರುಸ ೧ಕ್ಕೆ 
ಬಿಟ್ಟಿ ಭತ್ತ... ಸರ್ವಸ್ವದ ವಿವರೆ (ಕಇ. 111-1, ೧೪-೬೫; 1545). 
ಕಾಲತುಂಬು - ೧. ಅವಧಿ ಪೂರ್ಣವಾಗು; ಕಾಲಪಕ್ಚವಾಗು : 
ಆವಾವವಸ್ತು ತನ್ನ ಸ್ಥಾನದಲ್ಲಿ ಕಾಲತುಂಬುವನ್ನಕ್ಕ ... ಯೋಗ್ಯ 
ವಾದಂತೆ (ಮೋಳಿಮಾ. ೧೩೩-೫೧೫) ; ಸರಿಯಾದ ಸಂಗೀತ ಶಿಕ್ಷಣವನ್ನು 
ಕೊಟ್ಟರೆ ಕಾಲತುಂಬಿ ಬಂದಾಗ ಸಂಗೀತ ಪ್ರಪಂಚದಲ್ಲಿ ಹಿರಿತನದಲ್ಲಿ 
ಬೆಳಗಮರೆಂದರಿತು (ಸಂಗೀತ. ೫೨). ೨. ಆಯುಷ್ಯತುಂಬು ; ಮರಣ 
ವೊದೆಗು : *ಕಾಲತುಂಬು ಎ ಮರಣಬರು? (ಜಾನಕೋ. ೩೭). [ಸಂ.] 
ಕಾಲಂ (ನಾ). ಪುಸ್ತಕ ಅಥವಾ ಪತ್ರಿಕೆಯೊಳಗೆ ಅಚ್ಚುಮಾಡು 
ವಾಗ ವಿಂಗಡಿಸಿಕೊಂಡಿರುವ ಉದ್ದನೆಯ ಅಂಕಣ; ಸ್ತಂಭ: 
ಪತ್ರಿಕೆಯ ಒಂದು ಪುಟದಲ್ಲಿ ಎಂಟು ಕಾಲಂಗಳಿರುತ್ತವೆ (ರೂಢಿ). 
[ಇ ಇಂ. Column] 
ಕಾಲಂಳೆಯ್‌ "ಕಾಲಂಗೆಯ್‌' ನೋ. 
ಕಾಲಂಗಾಣ್‌ (ಕ್ರಿ). ಕಾಲವನ್ನು ಕಾಣು, ತಿಳಿ: ಗುಣಂಗೊಂಡಂ, 
ಕಾಲಂಗಡಂ, ಪ್ರಿಯಂನುಡಿದಂ(ಶವದ.೧೬೭ ಪ್ರಯೋ). [ಕಾಲ ಕಾಣ” 
ಕಾಲಂಗಿ (ನಾ). ಚಲ್ಲಣ; ಪ್ಯಾಂಟು ; ಷರಾಯಿ : ಉದ್ದದ ಕಾಲಂಗಿ 
ಹಾಕಿ ಜೊರೆಯ ಹಾಗೆ ಒಂದು ನಾಲ್ಕು ಇಂಗ್ಲೀಷು ಶಬ್ದಗಳನ್ನು 
ವೆಂಕಜ್ಜಿಯ ಮುಂದೆ ನಾರಾಯಣನೆನ್ನುತ್ತಿದ್ದ (ತ್ಕಾಗಮ. ೧೮೭). 
[ಕಾಲ .- ಅಂಗ್ರಿ) 
ಕುಲಂಗುಲಿ (ನಾ). ಕಾಲಿನ ಬೆರಳು: ಕಾಲು ನಾಲಗೆಗಳುಂ ಕಪ್ಪಾಗಿ 
ಮೇದಿನಿಯ ಮೇಲೆ ಕಾಲಂಗುಲಿಗಳೋರಗೆಯೊಳೊಂದದಿಕೆ ಬಾಲೆಗೀ 
ಲಕ್ಷಣಂ ಮುತ್ತೈದೆತನಮಾಗಲಜಕಿಯದು (ಜೈಮಿಭಾ. ೫-೫೫). 
[ಕಾಲ್‌, + ಅಂಗುಲಿ] 


೧೬೪೯ 


25 


35 


40 


ಕಾಲಕರ್ಮ 


ಕಾಲಂಗೆಯ್‌, ಕಾಲಂಕೆಯ್‌, ಕಾಳಂಗೆಯ್‌ (ಕ್ರಿ). ಕಾಲವಾಗು ; 
ಸಾಯು; ತೀರಿಕೊಳ್ಳು: ವಿದ್ಯಾಧರಂ ಕಾಲಂಗೆಯ್ದು ಸಿದ್ಧಾರ್ಥನೆಂಬೊಂ 
ಮಗನಾಗಿ ಪುಟ್ಟಿದೊಂ (ವಡ್ಡಾರಾ. ೪೨-೨೨); ಗುಣವತಿಯೆಂಬ 
ಮಗಳಾಗಿ ಮಿಥ್ಮಾಭಾವನೆಯಿಂ ಕಾಲಂಗೆಯ್ದೆನಿತಾನುಂ ಕಾಲಂ 
ತಿರ್ಯಗ್ಗಕಿಯೊಳ ತಿರಿತಂದು (ಪಂರಾಮಾ. ೧೬-೩೯ವ) ; ಔಪಶಮಿಳಂ 
ಆಸರ್ಯಾಪ್ತಕರ್ಗೆ ಎಂತೆಂದೊಡೆ ಚಾರಿತ್ರ ಮೋಹೋಪಶಮದೊಳೊಡ 
ಗೂಡಿ ಕಾಲಂಗೆಯ್ದರಂ ಕುಚಿತ್ತಾದುದು (ತತ್ತ್ವಪ್ರ" ೧೨). 
ಕಾಲಂಕೆಯ್‌ : ಸ್ವಸ್ತಿಶ್ರೀ ಇನುಬ್ಲೂರಾ ಮೆಳ್ಳಗವಾಸ ಗುರುವರ್‌ 
ಕಲ್ಪಪ್ಪ ಬೆಟ್ಟಮ್ಮೇಲ್ಯಾಲಂ ಕೆಯ್ದಾರ್‌ (ಎಕ. 11, ೨೮-೨; 700). 
ಕಾಳಂಗೆಯ್‌ : ಕುರುರಾಜಂ ಕಾಳ[ಪಾಳಾಂ.ಲ]ಂಗೆಯ್ದೊಡವೇ 
ನೀಗಾಳಾಪಮೆ ತನುಜರಾಮುಮಲ್ಲವೆ ಪೇಟಿಕಿಂ (ನೇಮಿಪು. ೧೨-೨೬೪). 
[ಕಾಲ + ಕೆಯ್‌,] 
ಕಾಲಂದಿಗೆ "ಕಾಲಂದುಗೆ? ನೋ. 
ಕಾಲಂದುಗೆ, ಕಾಲಂದಿಗೆ (ನಾ). ಕಾಲಿನಲ್ಲಿ ಧರಿಸುವ ಕಡಗ; 
ನೂಪುರ; ರುಳಿ: ಶಿವನ ಪೂಜಾ ಸಂಭ್ರಮಂ ಮನೆಮನೆಗಳೊಳಗೆ 
ಭವನ ಕಾಲಂದುಗೆಯ ಧ್ವನಿ ಮನೆಮನೆಯೊಳಗೆ (ತಿರುರ. ೩-೧೩); 
ಕಾಲಂದುಗೆ ಬಂಡುಂಡಿರ್ದ ಪೆಣ್ಣುಂಬಿಗಳ ರವಮನೊಟ್ಟಿ ಸೆ (ಪುಣ್ಯಾಸ್ರ. 
೧-೪೨); ತಾಯೆ ನೀ ಕೆಡೆಮೆಟ್ಟಿ ನುತೆ ಕಾಲಂದುಗೆ ಪಾಯವಟ್ಟಿವ 
ತಂದಿಕ್ಕಿದರು (ಮೋಹತ. ೨೩೨೪೬) ; ಡಾಬಾಗಲೀ, ಕಾಲಂದುಗೆಯಾಗಲೀ 
ಯಾವುದೂ ಇರಲಿಲ್ಲ (ಬಾಣಆ. ೨೩೯). ಕಾಲಂದಿಗೆ; ಘಟ್ಟ ವಣ್ಯಾಣ 
ಕಾಲಂದಿಣೆ (ವಿದಾಕೃ. ೬-೧) ; ಕಾಲಂದಿಗೆ ಪಲ್ಲಿ ಮೇಲೆ ಹೊನ್ನುಡಿ 
ದಾರಾ (ಸೌಂದಕಾ. ೩-೩೯); ಘಲ್ಲೆಂದು ಮೊರೆಯುವ ಕಾಲಂದಿಗೆಗಳ 
ಶಬ್ದಂಗಳಿಗೆ ಸರಿಯಾಗಿ ತಾಳಗಳಂ ಪಿಡಿಯುವಂತೆ (ಸೌಗಂಧಿ. ೪೮೮-೧) ; 
ಊಳಿಗದ ಹೆಣ್ಣುಗಳ ಕಾಲಂದಿಗೆಯ ಧ್ವನಿಯ ಕೇಳಿ ಹೊರವಡುವ 
ಹಂಸೆಗಳಿಗೆ ... ಸಂಕಲೆಯ ತೊಡಿಸು (ವಚಳಾ. ೫೪). 
[ಕಾಲ್‌ * ಅಂದುಗೆ] 
ಕಾಲಕ (ನಾ): ೧. (ಮನುಷ್ಯರ) ಚರ್ಮದ ಮೇಲೆ (ಹುಟ್ಟಿ ನಿಂದಲೇ 
ಬಂದಿರುವ) ಕಪ್ಪು ಚುಕ್ಕಿ, --ಮಚ್ಚೆ. *ಕಾರೆಳ್ಳು' ಪರಾ. 
೨. ಯಕೃತ್ತು. [ಸಂ.] 
ಕಾಲಕಂಠ, ಕಾಳಕಂಠ (ನಾ).೧. ಕೊರಳಲ್ಲಿ ಕಪ್ಪುಕಲೆ ಇರುವವನು; 
ಶಿವ; ನೀಲಕಂಠ : ಶೀಲವಂತರ ಕೈಯ ಕನ್ನಡಿ ಕಾಲಕಂಠನ ಕೂರಲಗು 
ಕರುಣಾಳು ಬಸವಂ (ಬಸಪು. ೧-೩೩). ೨. ಗುಬ್ಬಿ; ಗುಬ್ಬಚ್ಚಿ : 
«ಕಲವಿಂಕ ವಾಕಾಲ[ಪಾಕಾಂ.ಳ]ಕಂಠಮೆನೆ ಗುಬ್ಬಿ” (ಮಂಗರಾ. ೫೧-೬). 
ಕಾಳಕಂಠ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಕಾಫಿ + ಕಂಠ] 
ಕಾಲಕಂಠಕ (ನಾ). ನೀರುಕೋಳಿ; ಭರತಪಕ್ಷಿ: (ಕಿ). [ಸಂ.] 
ಕಾಲಕೆಂಧರ, ಕಾಳಕಂಧರ (ನಾ). - ಕಾಲಕಂಠ: *ಪರಮೇಶ್ವರಂ 
ಭರ್ಗನೀಶ್ವರಂ ಕಾಲಕಂಧರಂ. . .ಎನಲು ರುದ್ರಂ (ಮಂಗರಾ, ೪-೧೧). 
ಕಾಳಕಂಧರ: ಕಾಳಕಂಧರನೀಕ್ಷಿಸುತ್ತಾಗ (ವೀಶೈಪು. ೩-೮-೨೫). 
[ಕಾಲ್ಲ + ಕಂಧರ] 
ಕಾಲಕಡು "ಕಾಲ್ಲಡ' ನೋ. 
ಕಾಲಕರ್ಮ (ನಾ). ೧. ಕಾಲ ಮತ್ತು ಕರ್ಮ: ಹುಟ್ಟು ಸಾವಿನ 
ವಿಲಗ ಜೀವರ ಬಿಟ್ಟಿ ಠಾವಿದು ಕಾಲಕರ್ಮುದ ಥಟ್ಟು ಮುರಿವಡೆದೋಡಿ 
ದೆಡೆಯಿದು (ಕುವ್ಯಾಉ- ೧-೨೧) ; ಕೇಳು ಸಚರಾಚರ ಸಮಸ್ತವು ಕಾಲ 
ಕರ್ಮಕೆ ಸಿಲುಕಿಹವು (ಅಮೃತ. ೨-೩೫). ೨. ಸಾವು: (ಕಿ). 
[ಜಾಲ + ಕರ್ಮ] 


ಕಾಲಕರ್ಮರಹಿತ 


ಕಾಲಕರ್ಮರಹಿತ (ನಾ). ಕಾಲ ಮತ್ತು ಕರ್ಮಗಳಿಲ್ಲದವನು: ಕಾಲ 

ಕರ್ಮರಹಿತರು ಭವವಿರಹಿತರು , , . ನಿಮ್ಮ ಶರಣರು (ಬಸನ. ೮೭೩). 
[ಕಾಲಕರ್ಮ 4 ರಹಿತ] 

ಕಾಲಕಲ್ಪ (ನಾ). ಯಮನಿಗೆ ಸಮಾನನಾದವನು; ಯಮಸದೃಶ: 
ನವಗಾದೀ ಖೇದಮಂ ಬಿನ್ನನಿಪವಹಿಪತಲ್ಪಂಗೆ ... ದಾನವ ಸೇನಾ 
ಕಾಲ ಕಲ್ಪಂಗೆ (ಜಗವಿ. ೧-೩೫). (ಸಂ. 

ಕಾಲಕಳೆ (ಕ್ರಿ). ೧. ಹೊತ್ತುಕಳೆ; ಸಮಯವನ್ನು ಕಳೆ: ತಮ್ಮೆಲ್ಲ 
ಕೊಡನೆ ಕಾಲ ಕಳೆಯಲು ಅವಕಾಶವಾದುದು ನನಗೆ ತುಂಬಾ ಸಂತೋಷ 
ವಾಗಿಡೆ (ರಾಯಕ. ೮೧). ೨. ಜೀವನ ಸಾಗಿಸು: ತಾಯಿ... ಬಡ 
ತನದಿಂದ ಕಾಲ ಕಳೆಯುತ್ತಾ ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿದಳು 
(ಮುಂಬಯಿ. ೪-೫೦). [ಕಾಲ ಕಳ್ಳೆ]) 

ಕಾಲಕಾಲ (ನಾ). ಯಮನನ್ನು ನಿಗ್ರಹಿಸಿದವನು; ಶಿವ: ಕಾಲ 
ಕಾಲಂ ಮೆಚ್ಚಿ ಕರುಣಾಲೋಲದಿಂ ಪ್ರಮಥತ್ವಮಂ ಕೊಡೆ (ಬಸಪು. 
೨೬-೪೬). [ಕಾಲ *- ಕಾಲ] 

ಕಾಲಕೀರ್ದಿ "ಕಾರಕರ್ದಿ? ನೋ. 

ಕಾಲಕುದುರೆ (ನಾ). (ಮಕ್ಕಳನ್ನು ಆಡಿಸುವುದಕ್ಕಾಗಿ) ಕುದುರೆಯ 
ಹಾಗೆ ಬೆನ್ನಮೇಲೆ ಮಗುವನ್ನು ಕೂರಿಸಿಕೊಂಡು ನೆಲದಮೇಲೆ 
ಮಂಡಿಯೂರಿ ಹರಿದಾಡುವ ಮನುಷ್ಯ: ಅಂದು ಅಮ್ಮನ ಕಂಕುಳಲಿ 
ಆಡುತ್ತಿದ್ದೆ. ಅಂದು ಆಪ್ಪನ ಕಾಲಕುದುರೆ ಮಾಡಿದ್ದೆ (ಕಎಪು. ೯೨). 

[ಕಾಲ + ಕುದುರೆ] 

ಕಾಲಕೂಟಿ, ಕಾಳಕೂಟ (ನಾ). ೧. ಒಂದು ಮಹಾವಿಷ; ಘೋರ 
ವಾದ ವಿಷ: ಈತಂಗಳ್ಳುಪಚಾರಂ ಪ್ರೇತೋಪಚಾರಂ, ಕೂಟಂ ಕಾಲ 
ಕೊಟಿಂ (ರಾಮಾ ಶ್ವ. ೧೦-೨೦); ಇವರೆಲ್ಲಾ ಜೀವನದಲ್ಲಿ ಸವಿದು 
ದೇನನ್ನು? ಕಾಲಕೂಟವನ್ನು (ಭಾರದ.೪೮೬). ೨. ಸಮುದ್ರ ಮಥನದಲ್ಲಿ 
ಹುಟ್ಟಿದ ಒಂದು ಉಗ್ರವಾದ ವಿಷ. "ಕಾಲಕೂಟಗ್ರೀವ' ಪರಾ. 
೩.ಒಂದು ಪರ್ವತ : ಪದ್ಮಕ ಸರಸ್ಸು, ಕಾಲಕೂಟ ಪರ್ವತ, ಶೋಣನದಿ 
» « - ಮುಂತಾದವುಗಳನ್ನು ದಾಟ ಅವರು ಗೋರಥ ಪರ್ವತದ ಹತ್ತಿರಕ್ಕೆ 
ಬಂದರು (ವಡಭಾ. ೭೮). ಕಾಳೆಕೂಟಿ : ೧. ಅಗಲ್ಯೆ ಮುಳಿಸೆಂಬೆರಡುಂ 
ಗಡ ಕಾಳಕೂಟಮಾಗಮರ್ದಿನ ಕಾಳಕೂಟದೊಡವುಟ್ಟದಳೆಂದಪೆನೆನ್ನ 
ನಲ್ಲಳಂ (ಆದಿಪು. ೧೨-೨೮); ಶಂಕಿತಂಗೆ ಪ್ರಸಾದ ಸಿಂಗಿ ಕಾಳಕೂಟ 
ವಿಷವು (ಬಸವ. ೭೭೧) ; ಕಾಳಕೂಟದ ತೊಆಕಿಗಳಲಿ ಜಲಕೇಳಯೇ 
(ಕುವ್ಯಾಸ. ೧೪-೩೮). (ಸಂ.] 

ಕಾಲಕೂಟಗ್ರೀವ (ನಾ). ಕಾಲಕೂಟ ವಿಷವನ್ನು ಕಂಠದಲ್ಲಿ ಧರಿಸಿ 
ದವನು; ಶಿವ: ಕಾಲಕೂಟಗ್ರೀವ ಹರಿಕಂಕಾಳಧರ . .. ಹರ ನಿಮ್ಮ 
ನೆಲ್ಲಾ ಕಾಲದೊಳು ಕೀರ್ಕಿಸುವೆನು (ಬಸಪು. ೬೧-೫೨). 

[ಸಂ. (ಕಾಲಕೂಟ + ಗ್ರೀವಾ + -)] 

ಕಾಲಕ್ರಮಣ (ನಾ). ೧. ಕಾಲದ ಚಲನೆ, ಗತಿ. ೨. ಕಾಲ 
ಕಳೆಯುವುದು ; ಸಮಯವನ್ನು ಕಳೆಯುವುದು ; ಕಾಲಯಾಪಸನೆ : 
4 ಈರ - ಕ್ಷೇಪೇ ಕಾಲಕ್ರಮಣದೊಳ್‌ ೫ (ಕಾಶಕೃ. ೨೯೪). 

[ಕಾಲ + ಕ್ರಮಣ] 

ಕಾಲಕ್ರಮಣೆ (ನಾ).=-೧. ಸಮಯವನ್ನು ಕಳೆಯುವುದು. ೨. ಜೀವನ 
ಸಾಗಿಸುವುದು: ಗುಣವಂತನಾಗಿ ನೀನು ಕಾಲಕ್ರ ಮಣೆಮಾಡು ಅನುದಿನ 
ದಲ್ಲಿ ಹರಿಸೇವೆಗೆ ನಿಮುಖನಾಗದೆ (ಜಗದಾ. ೫೪). [ಸಂ. ಕಾಲಕ್ರಮಣ] 

ಕಾಲಕ್ರಮೇಣ (ಅ). ದಿನಕಳೆದಂತೆ; ಕಾಲಸರಿದಂತೆ; ನಿಧಾನ 
ವಾಗಿ: ಕಾಲಕ್ರಮೇಣ .. . ಹಾಲುಹಣ್ಣುಗಳನ್ನು ಆಹಾರದಲ್ಲಿ ಉಪ 
ಯೋಗಿಸಲು ಪ್ರಾರಂಭಮಾಡಿದರು (ಗೃಹವಿ. ೩). (ಸಂ. 


೧೭೫೦ 


ಕಾಲಗತಿ 


ಕಾಲಕ್ರಿಯಾಮಾನ (ನಾ). [ಸಂಗೀತ] ಕಾಲದ ಕ್ರಿಯೆಯ ಅಳತೆ; 
(ನಾಟ್ಯಾದಿಗಳ) ಕಾಲಪರಿಮಿತಿ; ಲಯದ ಒಂದು ಪ್ರಮಾಣ; 
ತಾಳ: *ಕಾಲಕ್ರಿಯಾ ಪ್ರಮಾಣಂ ತಾಳಮೆಂಬುದು* (ಹಲಾಯು. 
೧೬-೯೪). [ಕಾಲ*-ಕ್ರಿಯಾ* ಮಾನ] 


3 | ಕಾಲಕ್ಷೇಪ (ನಾ). ೧. ತಡಮಾಡುವುದು; ವಿಳಂಬಮಾಡುವುದು : 


ಕಾಲಕ್ಷೇಪಮಂ ಮಾಡಿ ನೀನಿರೆ ದೈತ್ಮೇಂದ್ರನಪಾಯಮಂ ನಿನಗೆ 
ಮಾಯ್ಕಿಂ (ಪಂರಾಮಾ. ೧೧-೧೧೦) ; ಆಕೆವಾಳರು ವಿಗಡ ವೀರಾನೀಕನಿದೆ 
ತಲ್ಲಣದ ತಗಹಿನಲೇಕೆ ಕಾಲಕ್ಷೇಪವೆಂದನು ಕೌರವರ ರಾಯ(ಕುವ್ಯಾದ್ರೋ. 
೧೬-೨೩). ೨. ಕಾಲಕಳೆಯುವುದು; ಕಾಲಹರಣ: ವೈಷ್ತವಿಯು 
ದೇನಿಕಾಮಾತೆಯೊಡನೆಯೂ ಶ್ರೀದೇವಿಯೊಡನೆ ಯೂ ಕಾಲಕ್ಷೇಪ 
ಮಾಡುತ್ತಾ ಕೃಸ್ಥಷ್ಪ ನಾಯಕನ ನಿರೀಕ್ಷಣೆಯಲ್ಲಿದ್ದಳು ( ಶ್ರೀರಾಯ.೧೦೮). 
೩. ಹರಿಕಥೆ; ಭಗವತೃಥೆ: ಆ ಅರವತ್ತಮೂರು ಸಂತರ ಬಗ್ಗೆ ಕಾಲ 
ಕ್ಷೇಪಮಾಡುವಾಗ... ಈ ಹಾಡುಗಳನ್ನು ಉಸಯೋಗಿಸಿಕೊಂಡಿದ್ದಾರೆ 
(ಸಂಗೀತ. ೮೯). [ಕಾಲ + ಕ್ಲೇಪ] 
ಕಾಲಕ್ಷೇಪಿ (ನಾ). ಕಾಲಕ್ಷೇಪವನ್ನು ಮಾಡುವವನು; ಕಾಲ 
ಕಳೆಯುವವನು: *ಈರಃ - ಕಾಲಕ್ಲೇಪಿ? (ಕಾಶಕೃ. ೨೯೪). 
[ಸಂ. ಕಾಲಕ್ಟೇಪಿನ್‌] 
ಕಾಲಖಂಡ (ನಾ). ೧. ಪಿತ್ತಕೋಶ; ಯಕೃತ್ತು : ಕಾಲಕ£ಖ]೦ಡಂ 
ಯಕೃನ್ಮತೆಂೌ (ಹಲಾಯು. ೧೦೪-೧೩) ; *ಕರ್ಕಂಡಮಂಥಧಿ)ಫಲಮೆನೆ 
ಕಾಲಖಂಡಮೆನಿಸಿಕ್ಕು” (ಮಂಗರಾ. ೧೧೮-೭). ೨. ಕಾಲದ ವಿಭಾಗ: 
ಯೂರೋಪಖಂಡದ ಇತಿಹಾಸದಲ್ಲಿ ಮಧ್ಯಯುಗದ ಕಾಲಖಂಡವನ್ನು 
ಅಂಧಕಾರಯುಗವೆಂದು ಕರೆಯುವರು (ಪ್ರಬಂಧ. ೬೮); ಇಂದಿನೀ 
ಉಪನ್ಯಾಸದಲ್ಲಿ ಹಲವು ದಶಕಗಳ ಕಾಲಖಂಡವನ್ನು ವ್ಯಾಪಿಸಬೇಕಾಗಿದೆ 
(ಮಸಾಹಿ. ೧೩). [ಕಾಲ + ಖಂಡ] 
ಕಾಲಗಣನ, (ನಾ). ಕಾಲವನ್ನು ಎಣಿಸುವಿಕೆ; ಅಳೆಯುವಿಕೆ; 
ಕಾಲಮಾಪನ. "ಕಾಲಗಣನ ವಿದ್ಯೆ? ಷರಾ. [ಕಾಲ ಗಣನ] 
ಕಾಲಗಣನವಿದ್ಯೆ (ನಾ). ಕಾಲ ವಿಭಾಗಗಳನ್ನು ಎಣಿಸಿ, ಗುಣಿಸಿ 
ನೋಡುವ ವಿದ್ಯೆ; ಜ್ಯೋತಿಶ್ಯಾಸ್ತ್ರ; ಜ್ಯೋತಿಷ. 
[ಕಾಲಗಣನ 4 ವಿದ] 
ಕಾಲಗಣನಶಾಸ್ತ್ರ (ನಾ). ನಡೆದ ಘಟನೆಗಳನ್ನು ಕಾಲಾನುಕ್ರಮ 
ವಾಗಿ ನಿರ್ದೇಶಿಸುವ ಕ್ರಮ: ಕಾಲಗಣನಶಾಸ್ತ್ರ; ಅಯಾ ಘಟನೆಯ 
ಕಾಲವನ್ನು ನಿರ್ದೆಶಿಸಿ ತೋರಿಸುವ ಕ್ರಮ; ಇದನ್ನು ತೋರಿಸುವ ಪಟ್ಟ; 
ಗ್ರಂಥ; ಘಟಿನಕಾಲಸೂಚಿ *. (chronology. ಇಂಕನಿ). 
[ಕಾಲಗಣನ + ಶಾಸ್ತ್ರ) 
ಕಾಲಗಣನೆ (ನಾ). - ಕಾಲಗಣನ: ಈ ರೀತಿ ಕಾಲಗಣನೆ ಮಾಡುವ 
ಪದ್ಧತಿಯು ಕ್ರಿ: ಶ. ೫ನೆಯ ಶತಮಾನದ ಮೊದಲಿನಲ್ಲಿದ್ದಿತೆಂದು 
* « ೬ ಪಂಡಿತರು ಅಭಿಪ್ರಾಯಪಡುತ್ತಾರೆ (ಕರ್ಣಾಅ. ೮). 
[ಸಂ. ಕಾಲಗಣನಾ] 
ಕಾಲಗಣಿಕೆ (ನಾ). ಕಾಲಿನ ಮೂಳೆ: ನಾ ಆಗಿದ್ದರೆ ಅವನಕಾಲಗಣಿಕೇನ 
ಮುರಿದು ಬಿಡುತ್ತಿದ್ದೆ (ರಂಗರೋ. ೩೧). [ಆ ಕಾಲ್‌ 4 ಗಣಿಕೆ] 
ಕಾಲಗತಿ (ನಾ). ೧. ಕಾಲಕಳೆದುಹೋಗುವುದು; ಸಮಯ 
ತೀರುವಿಕೆ : ಕಾಯವಿದು ನೆಲೆಯಲ್ಲ ಸಿರಿತಾ ಮಾಯರೊಪಿನ ಮೃತ್ಯು 
ದೇವತೆ ಬಾಯ ಬಿಡುತಿಹಳಾವುದೀತನ ಕಾಲಗತಿಯೆಂದು (ಕುವ್ಯಾಉ. 
೪-೧೧). ೨. ಮುಂದೆ ಒದಗತಕ್ಕ ಸ್ಥಿತಿ; ದೈವಗತಿ: ಸಹಜ ಪುರುಷ 
ರಿಹ ಯೇಕಾಂತ ಸಜ್ಜೆವನೆಗೆ ಕಾಲಿಡಲ್ಯಂಜುವೆಂ ಕಾಲಗತಿಯೆಂತಹುದೊ 
.*. ಪೋದೊಡೇನಪಫ್ಪುಡೊ (ನನಮೋ. ೯-೨೪). [ಕಾಲ* ಗತಿ) 


ಕಾಲಗತ್ತಲೆ 


ಕಾಲಗತ್ತಲೆ, ಕಾಳಕತ್ತಲೆ, ಕಾಳಗತ್ತಲು, ಕಾಳಗತ್ತಲೆ (ನಾ). 
ದಟ್ಟವಾದ ಕತ್ತಲೆ; ಕಗ್ಗತ್ತಲೆ: (8). ಕಾಳಕತ್ತಲೆ: ಕೇಳಿಲ್ಲ 
ಕಂಡಿಲ್ಲ ಇಂಥ ಪುರುಷನ ಎಂದೂ ಕಾಳಕತ್ತಲೆಯಲ್ಲ ನೋಡ 
(ಜಗದಾ. ೧೪೩). ಕಾಳಗತ್ತಲು: ಸೂಜಿಮುಖಮಂ ಕೀಲಿಸುವೊಡರಿ 
ದೆನಿಸಿದಗ್ಗದ ಕಾಳಗತ್ತಲೊಳು [ಪಾಠಾಂ. ಸಿದುಜಕಿ ಕತ್ತಲೆಯ] ಮೊತ್ತ 
ದೊಳು (ಬಸಪ. ೬೧-೪). ಕಾಳಗತ್ತಲೆ: ಬರೆಪಾರದೆ ದೂದನಿಯರ 
ಹರಿಸದೆ ಮಜಕಿ ಮಂಜು ಕಾಳಗತ್ತಲೆಯೊಂದೋಸರಿಸಿದೆ(ಕಾದಂಉ.೩೧೮); 
ಸರಳ ಮಂಡಲ ಕಾಳಗತ್ತಲೆ ಕನಿಯಿತ್ತು (ಅವಚಂ. ೧೧೧-೫೦೪) ; ಕಾಳ 
ಗತ್ತಲೆಯೊಳಗೆ ಸೂರ್ಯನವೋಲು ಮೈದೋಜಾದೆಯಲಾ (ನಿಭಾಗ. 
೩-೧೨-೩) ; ಮಳೆಯಿಂದ ಕಾಳಗತ್ತೆಲೆ ಹೆಚ್ಚಿತಾಗ (ಭರಚ. ೩೪-೬೮). 
( [ಕಾಲ + ಕತ್ತಲೆ (ಆ ಕಲ್ತರೆ)] 
ಕಾಲಗರ್ಭ (ನಾ). ಕಾಲದ ಬಸಿರು: ಅವರಹೆಸರು ಕಾಲಗರ್ಭದಿಂದ 
| ಇನ್ನೂ ಮೊಳಗಿ ಕೇಳಿ ಬರ್ತಾ ಇದೆ (ವೀರಯೋ. ೧೭). 
[ಕಾಲ * ಗರ್ಭ] 
ಕಾಲಗುಣ್ಣ "ಕಾಲ್ಗುಣ? ನೋ. 
ಕಾಲಗುಣ್ಮ (ನಾ). ಕಾಲದ ಮಹಿಮೆ : ಹೊಲತಿಯರು ಬಂದಾವು 
ಸತಿಯರಾದಪ್ಪೆ ವೆಂಬುಲಿಹವೆಂಬುದು ಬಂದ ಕಾಲಗುಣವೋ ನಿಂದ ನೆಲದ 
ಗುಣವೋ (ಹಚಕಾ. ೭-೧೬). [ಕಾಲ ಗುಣ] 
ಕಾಲಗೆಜ್ಜೆ (ನಾ). ಕಾಲಿಗೆ ಕಟ್ಟಿಕೊಳ್ಳುವ ಗೆಜ್ಜೆ : ನಾಟ್ಯವಧುಗಳ 
ಕಾಲಗೆಜ್ಜೆಯ ರವಗತಿಮಾಡಿ ಶ್ರುತಿಗೆ ವಿಶಾಲದ ಸೊಗಸ ಬೀಜಕಿದುವು 
(ಕಂಸವಿ. ೮-೫೯). [ಕಾಲ್ಕ್‌ + ಗೆಜ್ಜೆ) 
ಕಾಲಫ್ನು (ನಾ). - ಕಾಲಕಾಲ : ಅದೃಂತಶೂನ್ಮಂ ಕಾಲಘ್ನಂ ಕಾಲ 
ರೂಪಂ (ರಕ್ಷಾಶ. ೮೬). [ಸಂ.] 
ಕಾಲಚಕ್ರ (ನಾ). ೧. ಚಕ್ರದಂತೆ ಉರುಳುತ್ತಿರುವ ಕಾಲ; ಗತಿ 
ಶೀಲವಾದ ಕಾಲ: ಕಾಲಪಿಂಡಗಳೆಲ್ಲವೊ ಶಿವನ ನಿಲುಕಡೆಯನಆಿಯದೆ 
ಕಾಲಚಕ್ರ ದೊಳೆಗಾದುವೆಲ್ಲವೂ (ಬಸವ. ೮೭೯); ಕಾಲಚಕ್ರ್ರಂ ಫೊರಳೆ 
ಮುಚ್ಚಿ ದುದು ಬೆಳಕಕ್ಳುಂ ಇರ್ದುದಿ ಲ್ಲಕ್ಳುಂ (ಅಶ್ವತ್ಥಾ. ೫೧೬). 
೨. (ಆಲಂ) ಸಾವು; ಮರಣ; ನಾಶ: ಆವಂಗೆ ಕಾಲಚಕ್ರ 
ಮನೋವದೆ ಮಾಡಲೈ ಚಕ್ರಮಿದು ಬಗೆದುದೊ .. . ಅವನ ಬಲಮನಿಂ 
ಸುಟ್ಟಪ್ರದೋ (ಆದಿಪು. ೧೪-೫). ೩. ಒಂದು ಮತದ ಹೆಸರು: 
ಆತಿಶನೆಂಬ ಭಿಕ್ಷು, ೧೦೩೮ ರಲ್ಲಿ ಟಬೆಟ್‌ಗೆ ಬಂದು ಅಲ್ಲಿ "ಕಾಲ 
ಚಕ್ರ' ನೆಂಬ ಮತವನ್ನು ಪ್ರಚಾರಮಾಡಿ ೧೦೫೩ ರಲ್ಲಿ ... ತೀರಿಕೊಂಡ 
(ಭಾರದ. ೩೪೭). [ಕಾಲ +೬ ಚಕ್ರ] 
ಕಾಲಜ (ಗು). ಕಾಲದಿಂದ ಬಂದ; ವಯಸ್ಸಿನ ಮೂಲಕ ಉಂಟಾದ: 
ಕಾಯಬಲವು ಸಹಜವೆಂದೂ, ಕಾಲಜವೆಂದೂ, ಯುಕ್ತಿಕೃತವೆಂದೂ 
ಮೂರು ತೆರನಾಗಿರುವುದು. .. ಯೌವನದಲ್ಲಿಉಂಟಾದ ಬಲವು ಕಾಲಜ 
ವೆನಿಸಿಕೊಂಬುದು (ಸಕವೈ. ೧೯). [Xo 
ಕಾಲಜಿತು (ನಾ). ೧. ಯಮನನ್ನು ಗೆದ್ದವನು ; ಮೃತ್ಯುಂಜಯ; 
ಶಿವ. ೨. ಶ್ರೀರಾಮನ ಒಬ್ಬ ಸೇನಾನಿ: ಕೈನೀಸಿದಂ ಕಾಲಚಿನ್ಮುಖ್ಯ 
ಸೇನಾನಿಗಳ್ಗೆ (ಜೈಮಿಭಾ, ೨೦-೩೮). ೩. ಕಾಲಜಿತುವೆಂಬ ದಳಪತಿಸಹಿತ 
ಸುಮಿತ್ತಾತ್ಮಜಂ ನಗರಮಂ ಪೊಜಮಟ್ಟು (ಜೈಮಿಭಾ. ೨೦-೩೬). 
[ಆ ಸಂ. ಕಾಲಜಿತ್‌] 
ಕಾಲಜ್ಞ (ನಾ). ೧. ಯಾವುದಾದರೂ ಕೆಲಸವನ್ನು ಮಾಡಲು 
ತಕ್ಕ ಕಾಲವನ್ನು ಬಲ್ಲವನು; ಕಾಲವನ್ನು ತಿಳಿದವನು. 
೨. ಯತುಮಾನಗಳನ್ನು ಸರಿಯಾಗಿ ತಿಳಿದವನು; ಜ್ಯೋತಿಷಿ. 
೩. ಕೋಳಿ, [ಸಂ] 


೧೭೫೧ 


ಹಾ 
೦ 


ಕಾ 
ಲಾ 


23 


40 


43 


ಕಾಲತ್ರಯಪರಿಣಾಮಿ 


ಕಾಲಜ್ಞಾನ (ನಾ). ೧. ಮುಂದೆ ಆಗುವುದನ್ನೆಲ್ಲ ತಿಳಿಯುನಿಕೆ ; 
ಭವಿಷ್ಯಜ್ಞಾನ: ಸಕಲ ವಿಧದಿಂದೀವ ಜೀವರಿಗಆಯೆ ಕಾಲಜ್ಞಾನ 
ಹೇಳಿಂದ (ಜ್ಞಾನಸಿಂ. ೩೨-೧೦೧). ವಿ. ಭವಿಷ್ಯ ನಿರೂಪಣೆ; ಭವಿಷ್ಯ 
ಕಥನ: "ದಿಮ್ಮಿಸಲೆನ್ನಿರೊ' ಎಂಬ ಪಲ್ಲವಿಯನ್ನು ಕರಸ್ಥಲದ 
ನಾಗಲಿಂಗಯ್ಯನು ತನ್ನ ಕಾಲಜ್ಞ್ವಾನದಲ್ಲಿ ಸಾರಲು ಬಳಸಿದ್ದಾನೆ 
(ಕನ್ನಜಾ. ೯೪). ೩. ವಾತುಲಾಗಮದ ಹನ್ನೆರಡು ಭೇದಗಳಲ್ಲಿ 
ಒಂದು: ವಾತೂಲ ಉತ್ತರವಾತೂಲ ಕಾಲಜ್ಞಾನ ಪರಾಜಿತ, . ವಿಶ್ವಾತ್ಮ 
ಕಾಗಮವೆಂದು ವಾತೂಲಾಗಮದ ದ್ವಾದಶ ಭೇದಂಗಳು (ವಿವೇಕ. ೭೨). 

[ಕಾಲ, + ಜ್ಞಾನ] 

ಕಾಲಜ್ಞಾನಿ (ನಾ). ೧. ಕಾಲಜ್ಞಾನವುಳ್ಳವನು: ಇದಕ್ಕೆಲ್ಲಾ ಕಾರಣ 
ಗಳನ್ನೂ ಅರಿಯುವ ಕಾಲಜ್ಞಾನಿಗಳು ನಾವಲ್ಲ (ಭಾರದ. ೪೮೩). 
೨. ಶಿವ: (ಕ). [ಸಂ. ಕಾಲಜ್ಞಾನಿನ್‌'] 

ಕಾಲಟ್ಟ (ನಾ). ಕಾಲುಮಣೆ ; ಚಿಕ್ಕಗಡಗಂಚಿ (ಉಕ) : “ಕಾಲಟ್ಟ, 
ನಿಲುಚೌಕಟ್ಟು?' (812. ಇಂಕನಿ). [ಕಾಲ್‌ + ಅಟ್ಟ] 

ಕಾಲಡಿ, (ನಾ). ೧. ಕಾಲಿನ ಅಡಿ; ಪಾದ: ಇವರ ಕಾಲಡಿಗಳನೆಮ್ಮ 

"  ತೆಲೆಗೆಳೆಂಬ ತಾಮರೆಯ ಪೂಗಳಿಂದರ್ಚಿಸಿದೊಡಲ್ಲದೆ ಪಾಪಂ ಹಿಂಗದು 
(ವಡ್ಡಾರಾ. ೯೯-೧೬) ; ಫುರ್ವಳ್ಳೆ ಪಲ್‌'ಕೆಕ್ಸೆ ಕಾಲಡಿಯೆಂದಿಂತಿವನುರ್ಚಿ 
ಪೋದುವಿಸೆ ತತ್‌ಸೌಜನ್ಯಕಂದಾಂಕುರಂ (ಶಾಂತಿ. ೪-೧೭); ಕಾಲಡಿ 
ಗಳ್‌ ಕಡಿಯಾಗೆ (ಕಬ್ಬಿಕಾ. ೨೭೩). ೨. ಕಾಲ ಕೆಳೆಗು: ಕುದುಕಿ 
ತನ್ನ ಕಾಲಡಿಯ ಹುಲ್ಲನೆಲ್ಲ... ಮುಗಿಸಿದ ನಂತರ (ಪುನರು. ೨೮೯). 
೩. ಒಂದು ಅಳತೆ: ವೊಅಂಟನ ಮಲ್ಲನ ಕೋಲ ಮತ್ತರು 
ತೋಟ ಕಾಲಡಿಮತ್ತರು (ಎಇ. X11, ೩೩೬-೯; 1175). 

[ಕಾಲ್‌, + ಆಡಿ] 

ಕಾಲಡ್ಮಿ (ನಾ). ಒಂದು ಊರಿನ ಹೆಸರು (?) : ಸ್ವಸ್ತಿಶ್ರೀ ಕಾಲಡಿಯ 
ಮಂಗಲದ ತುಜಆಕ್ಕೊಳ್‌ ಉದ್ಭತ್ತೋನ್‌ ಆಪದಿಂಬರೆ (ಮೈಆರಿ. ೧೯೨೭, 
೫-೧; ?). [2] 

ಕಾಲತಂತ್ರ (ನಾ). ಕರಣಾಗಮದ ಒಂಬತ್ತು ಪ್ರಕಾರಗಳಲ್ಲಿ ಒಂದು: 
ಗರುಡಾಗಮ ... ಕಾಲತಂತ್ರುನೆಂದು ಕಿರಣಾಗಮದ ನವಭೀದಂಗಳು 
(ವಿವೇಕ. ೬೭೨). (ಕಾಲ + ತಂತ್ರ] 

ಕಾಲತಳೆ (ನಾ). ಅಂಗಾಲು: ಕಾಲತಳಂ ತಣ್ಟುಗಿರೆ ಸರುಜಂ 
(ಕಲ್ಯಾಕಾ. ೨-೨), [< ಕಾಲ್‌ + ತಳ (ಎ ತಲ)] 

ಕಾಲತ್ರಯ (ನಾ).೧. ಭೂತ, ಭವಿಷ್ಯತ್‌ ಮತ್ತು ವರ್ತಮಾನವೆಂಬ 
ಮೂರು ಕಾಲ: ಅಪಗತಕಾಲತ್ರಯನನಾಪ್ತಗುಪ್ತಿತ್ರಯಂ (ಫುಪ್ಪಫ. 
೧೪-೧೫). ೨. ಬೆಳಗು, ಮಧ್ಯಾಹ್ನ ಮತ್ತು ಸಾಯೆಂಕಾಲನೆಂಬ 
ಮೂರು ಹೊತ್ತು: ಕಾಲತ್ರಯ ಯತುಸಟ್ಕೋಚಿತಂಗಳಪ್ಪ ಫಲಪ್ರಸ 
ವಂಗಳೇಕ ಸಮ ಯ ಪ್ರಸನಮೆಂತಾದುದೆಂದು ವಿಸ್ಮಯಂ ಬಟ್ಟು 
(ಚಂದ್ರಷಿ. ೨-೭೮) ; ಕಾಲತ್ರಯಜಪಾನುಷ್ಕಾನಹೋಮದಲಿ ಪರಮ 
ಖಯುಸಿಮಧ್ಯದಲಿ ನೀನಾಚರಿಸುವುದು (ಕುವ್ಯಾಕ. ೧೧-೬೦). 

[ಕಾಲ + ತ್ರಯ] 

ಕಾಲತ್ರಯಪರಿಣಾಮಿ (ಗು). ೧. (ಭೂತ, ಭವಿಷ್ಯತ್‌ ಮತ್ತು 
ವರ್ತಮಾನನೆಂಬ) ಮೂರುಕಾಲಗಳಲ್ಲಿಯೂ ಸೇರಿಕೊಳ್ಳುವ; 
ಮೂರುಕಾಲಗಳನ್ನೂ ಹೇಳುವ: ಪರಿಭಾವಿಸೆ ಕಾಲತ್ರಯ ಪರಿಣಾಮಿ 
ಗಳಿನಿಸಿ ನೆಗಟ್ಡ ಮೂಣುಂ ಕ್ರಿಯೆಯೊಳ್‌ ನಿರುತಂ ಪ್ರತಿಷೇಧಕ್ರಿಯೆ ಬರೆ 
ಭೂತಾರ್ಥದೊಳೆ ಸಲುದೆಂಬರ್‌ ಪಿರಿಯರ್‌ (ಶಮದ. ೨೨೨). 
೨. ಮೂರು ಕಾಲಗಳಲ್ಲಿಯೂ ಬದಲಾವಣೆ ಹೊಂದುವ. 

[ ಕಾಲತ್ರಯ + ಪರಿಣಾಮಿ) 


ಕಾಲತ್ರಯನೇದಿ 


ಕಾಲತ್ರಯವೇದಿ (ನಾ). ಭೂತ, ಭವಿಷ್ಯತ್‌ ಹಾಗೂ ವರ್ತಮಾನ 
ಹ ಮೂರು ಕಾಲಗಳೆನ್ನೂ ತಿಳಿದವನು; ತ್ರಿಕಾಲಜ್ಜಾ ನಿ 
ಕಾಲತ್ರಯವೇದಿ . NES ಬೆಸಸೆ (ಮ. ಗ] 
RN ಮುನ್ನಿನ ಜಾ ನೀತಿಯನುಟಕಿದು .. . ಈ ತೆಂದಿಂ ಕರ್ಮ 
ಕರ್ಮಫಲಮನುಂಡಪನಲ್ತೇ ಎಂದು ಕಾಲತ್ರಯವೇದಿಗಳ್ನುಡಿಯೆ 
(ಕಾದಂಪೂ. ೨೬೫) ; ವೇದವಿದೆಂ ಕಾಲತ್ರಯವೇದಿ ಬಹುಶ್ರು lp; °° 
ಪುರೋಹಿತನಕ್ಕುಂ (ಶಮದ. ೧೦೫ ಪ್ರಯೋ). 
[ಸಂ. ಕಾಲತ್ರಯವೇದಿನ್‌] 
ಕಾಲದಂಡೆ, ಕಾಳದಂಡ (ನಾ). ೧. ಯಮರಾಜನ ದಂಡಾಯುಧ: 
ಕಾಲದಂಡ ಪ್ರಚಂಡಮಪ್ಪ ತನ್ನ ಗದಾದಂಡಮಂ ಭುಜಾದಂಡದೊಳ 
ಳವಡಿಸಿ ಯು (ಗದಾಯು. ೩-೪೯ ವ); ಅಡಸುವ ಕಾಲದಂಡಮೆರೆ 
ಗೊಳ್ತಸಿತೋರಗನೆಂಬ ಶಂಕೆನೂರ್ಮಡಿಸಿರೆ... ಕಯ್ನ್ನ ಡಗಲೈ ನೀಡಿ 
(ಉದಂಪೂ. ೧೮೪) ; ಕಾಲದಂಡದ ರೌದ್ರ ಚ ಕರಾಳ ರಥ ಸೀಮಾಗ್ರ 
ದಂಡ ವಿಶಾಲ ವಿಮಲ ಬ್ರಹ್ಮದಂಡದ ಸಾಲು ಚೆಲುವಾಯ್ತು (ಕುವ್ಯಾಕ. 
೭-೭). ೨. (ಆಲಂ). (ಯಮನ ದಂಡದಂತೆ) ನಾಶವನ್ನುಂಟು 
ಮಾಡುವವನು; ಮಾರಕ: ತತ್ತ ಅರಿಗಳ ಕಾಲದಂಡನು ಮಿತ್ತು 
ಮಾರಿಯ ಮರಣಡೇವತೆಯೆತ್ತಲಡಗಿದೆ (ಕೌಶಿರಾ. ೩೭-೧೦). 
ಕಾಳೆದಂಡ: ೨. ಅಭಿನವಮುದನಂ ವಿಪಕ್ಷಕಾಳದಣ್ಣಂ ವೀರ 
ಮಾರ್ತಣ್ಣಂ (ಎಳ. ೩1, ಚಿತ್ರದು. ೪೭-೭; 1067). 
[ಕಾಲ ದಂಡ] 
ಕಾಲದಂಪ್ಟ್ರ (ನಾ). ಮೃತ್ಯುಜೀವತೆಯ ದಾಡೆ, ಕೋರೆಹಲ್ಲು : 
ಸ್ಥೂಲ ಹ ವಿನೇಕರಹಿತೇಷ್ಟ ಬಂಧುಜನ ಕಾಲದಂಸ್ಟ್ರಕೆ ನಿನ್ನ 
ಮೃ ದುಗೊಳಿಪ ಭಟಿರು (sae ೬೩೦). [ಕಾಲ *- ದಂಷ ಸ್ರ] 
ಕಾಲದರ್ಶಕೆ (ನಾ). ಅತಿ ಸೂಕ್ಷ್ಮ ಕಾಲವನ್ನು ಅಳೆಯುವ ಯಂತ್ರ 
ಸಾಧನ : * (ಬಹಳ ಸೂಕ್ಷ್ಮ ಕಾಲಪರಿಮಾಣವನ್ನು ಯುವ 
ರಚಿಸಿರುವ) ಕಾಲದರ್ಶಕ (Chrಂnಂscope. ಇಂಕನಿ). 
[ಕಾಲ + ದರ್ಶಕ] 
ಕಾಲದರ್ಶಿ (ನಾ). ತ್ರಿಕಾಲ ಜ್ಞಾ ನಾ ನಿಯಾದವನು; ಮುನಿ: ಮುನಿ 
ಕಾಲದರ್ಶಿ ತ ಯೆ ಹಿನಾಮಮೆನಿಕು೫ (ಮಂಗರಾ. 
೭೬-೧೦). [ಸೆಂ. ಕಾಲದರ್ಶಿನ್‌] 
ಕಾಲದಲನ (ನಾ). ಯಮನನ್ನು ಸೀಳುವಿಕೆ ; ಶಿವನ ಒಂದು ಲೀಲೆ: 
ದಕ್ಷಾಧ್ವರಂ ಕಾಲದಲನ (ಪಾಠಾಂ. ಕಾಮುದಹನ] ವಿಷಹರಣ . 
ಕಾಳಿಕಾಕಾಂಡದೊಳಗಾದ ಶಂಕರಲೀಲೆಗಳನು ಹಲಪಿಶಿಹಾಸ ಕತ 
ಪೇಳ್ವೆನೀ ಕಾವ್ಯದೊಳಗೆ (ಹಚಕಾ. ೧-೩೦). [ಕಾಲ ದಲನ) 
ಕಾಲದಿ (ನಾ). ಒಂದು ಊರಿನ ಹೆಸರು: ಕಾಲದಿಯ ನಾಯಿನ್ಮುರ 
ಸಂಗೆ ಶಾಸನಮಂ ತೋಣಕಿ ಪಡೆದ ಭೂಮಿಯೊಳಗೆ (ಇಆ. 2೮೪111, 
೩೯-೨೨ ; 999). [?] 
ಕಾಲದೂತ (ನಾ). ಯಮನ ಆಳು; ಯಮದೂತ : ಕಾಲವಶದಲಿ 
ಕೌಶಿಕನನಾ ಕಾಲದೂತರು ಶಂದರಾತನ ಮೇಲುಪೋಗಿನ ಸುಕೃತ 
ದುಸ್ಕೃತವನು ವಿಚಾರಿಸಲು (ಕುವ್ಯಾಕ. ೧೭-೧೬). [ಕಾಲ+ ದೂತ] 
ಕಾಲದ್ದು "ಕಾಲಟ್ದು' ನೋ. 
ಕಾಲದ ನ್ಯ (ನಾ). [ಜೈನ] ಆರು ದ್ರವ್ಯಗಳಲ್ಲಿ ಒಂದು: ಜೀವದ್ರವ್ಯ 
ಪುದ್ಧಲದ್ರವ್ಮ ಧರ್ಮದ್ರುನ್ಯ ಆಧರ ಕೆ ಆಕಾಶದ್ರ ವ್ಯ ಕಾಲದ್ರ ವ 
ಮೆಂಬ ಸಡ್ಡ ಮಂಗಳ ಗುಣ ಪಯಾ ಟಃ ಮುಮಂ a. 
೩-೩೯ ವ); ಆಕಾಶದ್ರವ್ಮದ ಪರಿವರ್ತನೆಗೆ ಈ ಕಾಲದ ಕಾಲದ್ರವ್ಯಮೆ 
ನಿಮಿತ್ತ ಮೆಂದೆಜಕಿವುದು (ಶಾಸ್ತ್ರಟೀ. ೧೦೧-೧). [ಕಾಲ ದ್ರವ್ಯ] 


ಕಾಲಪಾಶ 


ಕಾಲಧರ್ಮ (ನಾ). ೧. ಕಾಲಕ್ಕೆ ಅನುಗುಣವಾದ ನಡವಳಿಕೆ: 
ಕಾಲಧರ್ಮ, ದೇಶಧರ್ಮ ಇತಾ ದಿಗಳಲ್ಲಿ ಕಾಲಡೇಶಗಳಿಗುಚಿತವಾದ 
ನಡೆನುಡಿಗಳೆಂದರ್ಥವು (ಆರ್ಯಧ. ೧೧). ೨. ವಸಂತ ಮೊದಲಾದ 


ಖಯತುಗಳ ಸ್ವಭಾವ. ೩. ಮರಣ; ಮೃತ್ಯು: ಪಲಗಾಲಂಬಕೆಗಂ 
ಜೀನಿಸಿರ್ದುಂ ಳಡೆಯೊಳೊಂದು ದಿನಂ ಕಾಲಧರ್ಮಮಂ ಕಾಣಲಿರ್ಪವ 
ಸರದೊಳ್‌ (ರಾಮಾಶ್ವ. ೭೯-೧೬) ; ರಾಮನು ಕಾಡಿಗೆ ಹೋಗಲು ದಶ 
ರಥನು ಕಾಲಧರ್ಮವನ್ನೈದಿದನು (ವಚಭಾ. ೪೦೫). 
[ಕಾಲ + ಧರ್ಮ] 
ಕಾಲನಿ, ಕಾಲೋನಿ (ನಾ). ವಸಾಹತು; ಮೊಹಲ್ಲಾ; ಕೇರಿ: ಇಲ್ಲಿ 
ಬಡವರ ಕಾಲನಿ (೦೦1027) ಮಾಡಬೇಕು (ದೇಜ್ಯೋತಿ. ೧೬). 
ಕಾಲೋನಿ: ನರಸಿಂಹರಾಜ ಕಾಲೋನಿ (ರೂಢಿ). 
[+ "ಇಂ. colony]. 
ಕಾಲನಿಸ್ಕೆ (ನಾ). ಗೊತ್ತುಪಡಿಸಿದ ಕಾಲವನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವಿಕೆ; ಸಮಯನಿಷ್ಯೆ : ಸಂಧ್ಯಾವಂದನೆಯ ಬಗ್ಗೆಯೂ ಅಸ್ಟೇ 
ಕಾಲನಿಷ್ಕೆಯನ್ನುಳ್ಳ ವರಾಗಿದ್ದ ರು (ಸಂಗೀತ. ೧೧). [ಕಾಲ ನಿಸ್ಮೆ] 
| ಕಾಲಸಂಚನು (ನಾ). [ಜೈನ] ಐದನೆಯಕಾಲ: ಕಾಲಪಂಚಮಕೀ 
ವಿಧಿಯು ನೆರೆಯೊತ್ತಿ ಬಂದಿಹುದಾವಪರಿಯೊಳು ಪೀಡಿಸದೆ ಬಿಡದೆನಲು 
(ಬಿಜ್ಜಪು. ೧೧೧೯೩). [ಕಾಲ + ಪಂಚಮ] 
ಕಾಲಪಥ (ನಾ). ಕಾಲದ ಮಾರ್ಗ; ಕಾಲಗತಿ: ಕಾಲಪಥದಲ್ಲಿ ನನ್ನ 
ಪ್ರೇಯಸಿಯ ಮರಣವು ನೆಟ್ಟ ಮೇರೆಗಲ್ಲನ್ನು ದಾಟ ನನ್ನ ಜೀವನದ 
ಎರಡನೆಯ ಪರ್ವವನ್ನು ಕುರಿತು ಬರೆಯಲು ಹೊರಟರೆ... ನಾನು 
ಬರೆಯುವುದು ಸತ್ಯವೋ ಭ್ರಮೆಯೋ ಎಂಬ ಸಂಶಯ ಬರುತ್ತದೆ 
(ಯೋಧಪ. ೪೭). (ಕಾಲ + ಪಥ] 
ಕಾಲಪರಿಚ್ಛೇದ (ನಾ). ಕೆಲವು ಸಮಯ ಇದ್ದು ಆ ಮೇಲೆ ಇಲ್ಲ 
ದಾಗುವಿಕೆ: “ಒಂದು ಕಾಲದೊಳುಂಟೊಂದು ಕಾಲದಲ್ಲಿಲ್ಲವೆನಿಸಿ 
ಕೊಂಬುದೇ ಪರಿಚ್ಛೇದ ಮಕ್ಕುಂ (ವಿವೇಕ. ೨೩); ಕೆಲಕಾಲವಿದ್ದು 
ಕಾಲಾಂತರದಲ್ಲಿ ಇಲ್ಲದಿರುವಿಕೆ ಕಾಲಪರಿಚ್ಛೇದ (ಭಾರದ. ೨೩೩). 
[ಕಾಲ + ಪರಿಚ್ಛೇದ] 
Massed (ನಾ). ೧. ಕಾಲದ ಬದಲಾವಣೆ. ೨. [ಜೈನ] 
ತ್ಸರ್ನಿಣೀ, ಅವಸರ್ನಿಣೀ ಕಾಲಗಳ ಎರಡು ಆವೃತ್ತಿಗಳಲ್ಲೂ 
pi ಕೊನೆತನಕ ಜನನ ಮರಣಗಳನ್ನ ಮುಭವಿಸುವುದು : 
“ಫರಿವರ್ತಿಸುವುತ್ವ ರ್ಪಿಣ್ಯ RIE ತದಾದಿ ಪ್ರವೇಶ 
ಸಮಯದೊಳ್ಳು ಟ್ಟ, ಕಟ್ಟಿದಾಯುಸ್ಯದ ವಿರಾಮದೊಳ್‌ಸತ್ತು ನಾನಾ 
ಭ್ರುಮಣದಿಂ ಬಂದು ಪೂರ್ಪೋಕ್ತ ಸಮಯದ ತದ್ವಿತೀಯಾದಿ ಸಮಯ 
ದೊಳ್‌ ಪುಟ್ಟುತ್ತುಂ ಸಾವುತ್ತುಮೆರಡುಂ ಕಾಲಮುಮನೀಮಾರ್ಗದಿಂ 
ಸಮಯೋತ್ತರೆ ವೃದ್ಧಿಯಿಂ ಪರಿಸಮಾಪ್ತಮಾಗೆ ನೆಆಮೆಯ್ದಿಸುವುದು 
ಕಾಲಪರಿವರ್ತನಮೆಂಬುದು? (ಸುಕುಮಾ. ೯-೬ ವ). 
[ಕಾಲ + ಪರಿವರ್ತನ) 
ಕಾಲಸಾಯಕೆ (ನಾ). ಕಾಲ್ಪಳದ ಯೋಧ; ಪದಾತಿ: ಕಾಲ 
40 ಪೆಂಡೆಯೆ ತೋಳ ಭಾಪುರಿ... ಒಪ್ಪುವ ಸುರಿಗಿಯ ಬಿಲ್ಲ ಕಾಲಪಾಯಕ 
ಕೊಪ್ಪು ತಿಹರು (ಕಂನವಿ. ೧೮-೬೩). [ಕಾಲ್‌ * ಪಾಯಕ] 
ಕಾಲಪಾಶ (ನಾ). (ಜೀವನನ್ನು ಕಟ್ಟ ತನ್ನ ಪಟ್ಟ ಸಿಣಕೈೆ ಎಳೆದು 
| ಕೊಂಡು ಹೋಗಲು) ಯಮನುಳುನ ಯೋಗಿಸುವ ಹಗ್ಗ; ಯಮ 
| 


ಅ 


20 


ಪಾಶ : ಕಾಲಪಾಶದಲೆಳಸಿಕೊಂಬ ಕರಾಲಮತಿ ಸುಡುಗಾಡಲೈತಂದಾಲ 
ಯವ ಹೊಕ್ಕನು ಕೃತಾಂತನ ಬಾಯ ಹೊಗುವಂತೆ (ಕುವ್ಕಾವಿ. ೩-೮೨), 
[ಕಾಲ ಪಾಶ] 


45 


ಕಾಲಪುರುಷ ೧೭೫೩ 


ಕಾಲಪುರುಷ (ನಾ). ೧. ಕಾಲಕ್ಕೆ ಅಧಿಪತಿಯಾದ ದೇವತೆ: 
ಕೊನೆಗೆ ಯಾವುದು ನಿಲ್ಲಬೇಕೆಂಬುದನ್ನು ಕಾಲಪುರುಷನು ನಿರ್ಣಯಿಸಲಿ 
(ಪ್ರಾಎವಿ, ಆ೬). ೨. ಮೃತ್ಯುಜೀವತೆ; ಯಮ. ೩. ಯಮದೂತ: | 
ಕಣ್ಬೊಲದೊಳ್‌ ಸುಟ್‌ವ ಕಾಲಾಯಸ ಕಾಲಪುರುಷನಂ ಕಾಳೆಗಳ್ಕೆ ಜನಂ 
ನೆರಂಬಂದಪ್ಪನೆಂದುಂ (ಪಂರಾಮಾ. ೧೪-೧೨೮ ವ). ೪. ಮೇಷಾದಿ 
ಹನ್ನೆರಡು ರಾಶಿಗಳಿಂದಾದ ಪುರುಷಾಕಾರದ ಒಂದು ನಕ್ಷೆ 
--ರೇಖಾಚಿತ್ರ. [ಕಾಲ + ಪುರುಷ] 
ಕಾಲಪೃಷ್ಠ (ನಾ). ೧. ರಣಹದ್ದು. ೨. ಒಂದು ಬಗೆಯ ಜಿಂಕೆ. 
೩. ಕರ್ಣನ ಬಿಲ್ಲು. [ಸಂ.] | 
ಕಾಲಸೆಂಡೆಯ "ಕಾಲ್ಪೆಂಡೆ' ನೋ. 10 
ಕಾಲಪ್ರಜ್ಞೆ (ನಾ). (ಒಂದು ಕೆಲಸ ಮಾಡಲು) ತಕ್ಕ ಸಮಯದ 
ಜ್ಞಾನ; ಕಾಲಯಾವುದೆಂಬ ತಿಳಿವಳಿಕೆ: ಇಡೀ ಕತೆಯಲ್ಲಿ ಕಾಲ 
ಪ್ರಜ್ಞೆ ಮಸುಕಾಗಿದೆ, ಸೇಲ್ಪಮನ್‌ನಿಗೆ ತಾನು ಸರಿಯಾಗಿ ಎಷ್ಟು 
ಹೊತ್ತಿಗೆ ಹೋಗಬೇಕೆಂಬುದು ಗೊತ್ತಿಲ್ಲ. ಗಡಿಯಾರ ಇದ್ದೂ ವೃರ್ಥ 
ವಾಗಿದೆ (ಹೊಸಕ್ಷಿ. ೨೮೯). [ಕಾಲ + ಪ್ರಜ್ಞೆ] 15 
ಕಾಲಪ್ರವೃತ್ತಿ (ನಾ). ಭೇದಿ; ಮಲವಿಸರ್ಜನೆ: ಮಗು ಆಹಾರವನ್ನು 
ಸರಿಯಾಗಿ ಸೇವಿಸದೇ ಇರುವಾಗ ಅದಕ್ಕೆ ಹೊತ್ತು ಹೊತ್ತಿಗೆ ಕಾಲ 
ಪ್ರವೃತ್ತಿ ಆಗುವುದಿಲ್ಲ. (ಗೃಹವಿ. ೧೪೬). [ಕಾಲ ಪ್ರವೃತ್ತಿ) 
ಕಾಲಪ್ರೇರಣೆ (ನಾ). ಅದೃಷ್ಟದ ಪ್ರೇರಣೆ; ದೈವದ ಪ್ರೇರೇಪಣೆ: ಒಬ್ಬ 
ಬೇಡತಿಯೂ ಅವಳ ಐದುಜನ ಮಕ್ಕಳೂ ಕಾಲಪ್ರೇರಣೆಯಿಂದ ...|20 
ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದು (ವಚಭಾ. ೩೪). [ಕಾಲ -* ಪ್ರೇರಣೆ] 
ಕಾಲಬಂಧು (ನಾ). ೧. ಕಾಲಕ್ಕೆ ಒದಗುವ ನಂಟ. ೨. ಯಮನ 
ಅಧೀನನಾದವನು; ಮೃತ್ಯುಗೀಡಾದವನು (?): ಲೀಲೆಯ 
ಕುಜಟೀತು ಆಡುವರೆಲ್ಲರು ಕಾಲಸಂಹರೆನ ಬಂಧುಗಳು... ಶೈಲಾಂಗನೆಯ 
ಲೀಲೆಯ ಲಾಡುವರೆಲ್ಲರು ಕಾಲಬಂಧುಗಳು (ಮೋಳಿಮಾ. ೧೨-೪೩). |25 
[ಕಾಲ + ಬಂಧು] 
ಕಾಲಬದ್ಧ (ಗು). ೧. ಒಂದು ಕಾಲಕ್ಕೆ ಸೀಮಿತವಾದ ; ಕಾಲಾವಧಿಗೆ 
ಒಳಪಟ್ಟ: ನಿಸರ್ಗಜನ್ಯ ತಿಳಿವಳಿಕೆಯು ಸ್ಥಳಬದ್ಧವಾದುದು. ಗುರು 
ಮುಖದಿಂದ ಬರುವ ತಿಳಿವಳಿಕೆಯು ಕಾಲಬದ್ಧೆ ವಾದುದು (ಗ್ರಂಥಾಲ. ೧). 
೨. ಅದೃಷ್ಟದಿಂದ ಕಟ್ಟಲ್ಪಟ್ಟ; ದೈವವಶವಾದ. 
[ಕಾಲ -- ಬದ್ಧ] 
ಕಾಲಬೀಖೆ (ನಾ). ಕಾಲು ಬಿರಿಯುವುದು ; ಕಾಲು ಒಜೆಯುವಿಕೆ : 
ಜೀನುಮೇಣಮಂ ಕಾಸಿ ತೊಡೆಯಲು ಕಾಲಬೀಟಿ ಹರ (ವಿವೈವಿ. ೬೭); 
ಆಲದ ಬೀಳು, ಗೇರ ಹರಳು. . . ಇವಿಸ್ಟನು ಸಮಾಂಶವಾಗಿ ಎಮ್ಮೆಯ | 
ತುಪ್ಪದಲ್ಲಿ ಕಾಸಿ ಅಂಗಾಲಿಗೆ ಲೇಪಿಸಲು ಕಾಲಬೀಟಿ ಹೋಗುವುದು 135 
(ವೈದ್ಯಸಾ. 81, ೧೬೮). [ಆ ಕಾಲ್‌, * ಬೀಟಿ] | 
ಕಾಲಬೇಗ (ನಾ). ಕಾಲಿನ ವೇಗ ಚಳಕ: ಐದು ವರುಷದ 
ಕುದುರೆಗೆ ಪರಾಕ್ರಮವು ಮಣಿತವು ಸಾಧಿಸಿ ತಿದ್ದಿದ ಕುಣಿತವು ಕಾಲ 
ಬೇಗವು ಉಂಟಾಗುವುದು (ಅಶ್ವಟೀ. ೨೪-೬). [ಆ ಕಾಲ್ಡ್‌ + ಬೇಗ); 
ಕಾಲಭೇದ (ನಾ). ಬೇರೆ ಬೇರೆ ಕಾಲ; ಕಾಲದ ಪ್ರಕಾರ: ಕಾಲ|40 
ಭೇದವನಜಕಪುವ ಮುಂದಣವೈಯಂಗಳೊಳ" (ಶಮದ. ೩೨೦ ವೃತ್ತಿ). 
[ಕಾಲ + ಭೇದ] 
ಕಾಲಭೇದಾಗಮ (ನಾ). ಚಂದ್ರಜ್ಞಾನಾಗಮದ ಹದಿನಾಲ್ಕು ಭೇದ 
ಗಳಲ್ಲೊಂದು : ಸ್ಥಿರ ಸಂಹಿತೆ... ಕಾಲಭೇದಾಗಮ... ದೇವೀ ಮತ 
ವೆಂದು ಚಂದ್ರಜ್ಞ್ಞಾನಾಗಮದ ಹದಿನಾಲ್ಕು ಭೇದಂಗಳು (ವಿವೇಕ. ೭೧). |45 
[ಕಾಲಭೇದ 4 ಆಗಮ] 


5 


30 


ಕಾಲಯಂತ್ರ 


ಕಾಲಭೈರವ (ನಾ). ಪ್ರಳಯ ಕಾಲದ ಶಿವನ ರೂಪ: ಜಗವನೊಂದೇ 
ಬಾರಿ ಕೊಳ್ಳ ತವಕಕ್ಕೆ ಬಹುರೂಪಮಂ ತಾಳ್ವನೋ ಕಾಲಭೈರವನೆಂಬ 
ತೆಜನಾಗಲು (ಜೈಮಿಭಾ. ೧೬-೩೧). [ಕಾಲ + ಭೈರವ] 
ಕಾಲಭ್ರಮೆ (ನಾ). ಯಾವ ಕಾಲ ಎಂದು ತಿಳಿಯದಿರುವಿಕೆ: ಇದು 
ಯಾವ ಮಾಸ? ಯಾನ ದಿವಸ?... ಅವಳಿಗೆ ಕಾಲಭ್ರಮೆಯಾಯಿತು 
(ನಿರಾಭ. ೫೫). [ಕಾಲ + ಭ್ರಮೆ] 
ಕಾಲಮಾನ (ನಾ). ೧. ಕಾಲದ ಅಳತೆ. ೨. ಕಾಲ ಪರಿಸ್ಥಿತಿ; 
ಸಮಯದ ಸನ್ನಿವೇಶ, ಸಂದರ್ಭ: ಅಂದಿನ ಕಾಲನಾನಕ್ಕನುಸರಿಸಿ 
* * * ಮನಸ್ಸು ದುಸ್ಕ್ರವೃತ್ತಿಗಿಳಿದರೆ (ಚಿತೆಸ. ೭೧). [ಕಾಲ * ಮಾನ] 
ಕಾಲಮರ್ಯಾದೆ (ನಾ). ಕಾಲದಮಿತಿ, - ಅವಧಿ: ಕಾಲ 
ಮರ್ಯಾದೆ ನನ್ನ ಜೀವಿತದ ವ್ಮಾಖ್ಯೆಯಾಗಿರದೆ ಉಪಯುಕ್ತವಾದ 
ಕಾರ್ಯಕರ್ತೃತ್ವವೇ ಅಗಿದೆ (ಸ್ಮೃತಿಚಿ. ೪೪೪). [ಕಾಲ + ಮರ್ಯಾದೆ] 
ಕಾಲಮಹಿಮೆ (ನಾ). ಸಮಯದ ಮಹತ್ವ, ಪ್ರಭಾವ. 
[ಕಾಲ + ಮಹಿಮೆ] 
ಕಾಲಮಾಪಕ (ನಾ). ಕಾಲವನ್ನು ಅಳೆಯುವ ಯಂತ್ರವಿಶೇಷ : 
* ಕಾಲಮಾಪಕ (ಮು. ಶಾಖ ವ್ಯತ್ಕಾಸ ಕಾಲವೃತ್ಕಾಸ ತೋರದಂತೆ ರಚಿಸಿ, 
ಸಮುದ್ರ, ಮೊದಲಾದ ಪ್ರದೇಶಗಲ್ಲಿ ರೇಖಾಂಶ ನಿರ್ದೇಶಕ್ಕಾಗಿ ಉಪ 
ಯೋಗಿಸುವುದು.) * (chronometer. ಇಂಕನಿ). [ಕಾಲ * ಮಾಪಕ] 
ಕಾಲಮಾಪನ (ನಾ). ಕಾಲದ ಅಳೆತ: (ಶಾಸ್ತ್ರೀಯ) ಕಾಲಮಾಪನ 
(Chronometry. ಇಂಕನಿ). [ಕಾಲ + ಮಾಪನ] 
ಕಾಲಮುಖ (ನಾ). ೧. ಕಪ್ಪು ಮುಖವುಳ್ಳ ವನು: ಹಿಮವಂತ 
ಪೆರ್ವತೋ ಭಯಾಗ್ರಗತ ದ್ವೀಪ ನಿವಾಸಿ ಮಾನವರ್‌ ಮತ್ಸಮುಖರುಂ 
ಕಾಲಮುಖರುಂ ಅಪ್ಪರ್‌ (ತತ್ತ್ವಪ್ರ.೧೪೫). ೨. ಕಪ್ಪು ಮುಖದ ಕನಿ; 
ಕೋಡಗ; ಮುಸು. ೩. ಕರಿಯ ಅಗುರು; ಕಾಲಾಗರು: 
ಕಾಲ [ವಾಠಾಂ. ಕಾಕ] ಮುಖಮೆನಲಗುರುಂ ೫ (ಮಂಗರಾ. ೯೯-೨೧). 
೪. ಯಮನ ಮುಖ, ಬಾಯಿ: ಆ ಬರೀಮುಖಂ ಕಾಲಮುಖ 
ಮನೆಯ್ದಿ ತ್ತು (ಪಂಡತಂ. ೩೦-೧೦). [ಕಾಲ + ಮುಖ] 
ಕಾಲಮುರಿಗೆ (ನಾ). ಕಾಲಲ್ಲಿ ಧರಿಸುವ ಆಭರಣ: ದೇಸೆ ಮರೆಯ 
ಲುಪ್ಪುವಟ್ಟಿಣಿಗೆಯ ಕಾಲಮುರಿಗೆವೆಂಡೆಯದ ಮುಂಗೆಯ್ಗಿಳಿವ ಉಳಿಯ 
ಸರದ ಸರೆಪಣಿಯ (ಧರ್ಮನಾ. ೨-೧೧೨ ವ). [ಕಾಲ್‌ ಮುರಿಗೆ] 
ಕಾಲಮೂಲ (ನಾ). ಒಂದು ವನಸ್ಪತಿಯ ಹೆಸರು: *ಕಾಲಪುಷ್ಪಿ- 
ಕಾಲಮೂಲ, ಮಾಗುಳಿ ? (ಓನಧಿ. ೩೦). [ಕಾಲ ಮೂಲ] 
ಕಾಲಮೃತ್ಯು (ನಾ). ೧. ಭಯಾನಕವಾದ ಮೃತ್ಯುಜೀವತೆ : ಅಲಸ 
ಲೇತಕೆ ಕಾಲಮೃತ್ಕುವನಜಸುವರೆ ಕಾಲಾಗ್ನಿಯನು (ಕುವ್ಯಾಕ. ೯-೪). 
೨. ಸಕಾಲದಲ್ಲಿ ಬರುವ ಮೆರಣ. [ಕಾಲ * ಮೃತ್ಯು] 
ಕಾಲಮೇಘ (ನಾ). ೧. ಪ್ರಳಯ ಕಾಲದ ಮೇಘ; ಮೋಡ. 
೨. ನೆಲಬೇವು: (ಮೈಡಗಿ. ೬-೧೦೯). [ಕಾಲ ಮೇಘ] 
ಕಾಲಮೇಷಿ (ನಾ). ೧. ಮಂಜಿಷ್ಯೆ. ೨. ಕರಿಯ ತಿಗಡೆ. 
[ಸಂ. ಕಾಲಮೇಸೀ] 
ಕಾಲಮೇಸಿಕೆ (ನಾ). - ಕಾಲಮೇಷಿ. (ಸಂ. ಕಾಲಮೇಷಿಕಾ] 
ಕಾಲಯಂತ್ರ (ನಾ). ಕಾಲಸೂಚಕ ಯಂತ್ರ; ಒಂದು ಬಗೆಯ 
ಗಡಿಯಾರ: “ಕಾಲವನ್ನು ಆತಂತ ನಿಷ್ಕರ್ಷೆಯಾಗಿ ತೋರಿಸುವ 
ಕಾಲಯಂತ್ರ : ಸೂಕ್ಷ್ಮ ಕಾಲಸೂಚಿ; ಕಾಲಲೇಖಕ ; (ಕಾಲವನ್ನು 
ನಿಷ್ಕೃಷ್ಟವಾಗಿ ಗೊತ್ತುಮಾಡಲು ಥಟ್ಟನೆ ನಿಲ್ಲುವಂತೆಯೂ ಮತ್ತು ಥಟ್ಟನೆ 
ನಡೆಯಲಾರಂಭಿಸುವಂತೆಯೂ ಮಾಡುವ ಗಡಿಯಾರೆ, ನಿಲ್‌ಗೆಡಿಯಾರ * 


(Chronograph, ಇಂಕನಿ). [ಕಾಲ + ಯಂತ್ರ] 


| 


ಕಾಲಯಗೆದೆ 


ಕಾಲಯಗದೆ (ನಾ). ಒಂದು ಬಗೆಯ ಗದ್ದೆ (?): ಕಾಲಯಗದೆ 
ಸಲಗೆ ಮೂಜು (ಮೈಆರಿ. ೧೯೩೭. ೨೦-೧೨ ; 1162). [?) 
ಕಾಲಯಮ, ಕಾಳಯಮ (ನಾ). ೧. ಸಂಹಾರಕರ್ತನಾದ ಯಮಃ: 
ನೃಪಕುಲ ಕಾಲಯಮನಾಶ್ರಮಕೆ ಬಂದನು ರೇಣುಕಾಸುತನ (ಕುವ್ಯಾಅ 
೯-೧೪). ೨. ಯಮನಿಗೆ ಯಮ; ಶಿವ; ರುದ್ರ. ಕಾಳೆಯಮ: 
೧. ಆಳು ಕಾಳು ಇದ್ದವನಾದರೆ ಕಾಳಯನು ಬಿಟ್ಟಾನೆ (ಗಾದೆ). 
[ಕಾಲ್ಯ 4 ಯಮ) 
ಕಾಲರ "ಕಾಲರಾ? ನೋ. 
ಕುಲರಳಿಮರ (ನಾ). ಒಂದು ಬಗೆಯೆ ಮರ: ls, ಔಿಗಿ. ೩೭-೭೨೯), 
[ಕಾಲ + ಆರಳ್ಳಿ 4 ಮರ] 
ಕಾಲರಾ, ಕಾಲರ (ನಾ). ವಾಂತಿಭೇದಿ ರೋಗ: ಅಕಸ್ಮಾತ್‌ ಕಾಲರಾ 
ರೋಗಕ್ಕೆ ತುತ್ತಾಗಿ ಪಿತೃಶ್ರೀಯವರು ಸ್ವರ್ಗಸ್ಥರಾದರು (ಕುರುಕಾ. 
೧೪೭); ಪ್ಲೇಗೂ ಕಾಲರಾ ತಗಲಿ ಮೃತರಾದರೆ (ಹುಟ್ಟಹ. ೬೮). 
ಕಾಲರ: ಊರಿನಲ್ಲಿ ಕಾಲರ, ಪ್ಲೇಗುಗಳು ತಲೆದೋರಿದಾಗ 
(ಕೆಲರೋ. ೧); ನೊಣಗಳು , . . ಅಮಶಂಕೆ, ಕಾಲರ, ವಿಷಮಶೀತ 
ಜ್ವರ ಮುಂತಾದ ರೋಗಗಳನ್ನು ಹರಡುತ್ತವೆ (ಗೃಹವಿ. ೧೮೯). 
[+ «uo. Cholera] 
ಕಾಲರಾಜ, ಕಾಳರಾಜ (ನಾ). ೧. ಕಾಲದ ಅಧಿಜೀವತೆ: ಕಾಲ 
ರಾಜನ ಜಗದ ೃಹಪ್ರವೇಶಕ್ಕೆ ನಿಜಿಸಿದ ಕನಕ ಕಳಶ ಯುಗಳಮುಮಂ 
» * ಪೋಲ್ಲು (ಆದಿಪು. ೬-೫೧ ವ). ೨. ಮರಣದ ಅಧಿಪತಿ; 
ಯಮರಾಜ; ಮೃತ್ಯುಜೀವತೆ: ಕಾಲರಾಜನೆಯ್ತಂದೊಡಾವನು 
ಮಿಲ್ಲಿಯುಮೆಂತು ಕಾಯಲಾಜಂ(ಜೀವಸಂ. ೩೬-೧೯ ವ). ಕಾಳೆರಾಜ : 
೨. ಜರೆಬಂದೊಟ್ಟಿಿಸೆ ಮಾಣ್ಣಿರ್ದಳಿಪೆನಗಿದೆ ಮುಂ ಸಾಲದೇ ಕಾಳರಾಜಂ 
» : ಮಾಣ್ಣಿರ್ದ (ಪಾಠಾಂ. 'ರ್ಪ್ರ]ನೇ (ಆದಿ. ೨-೪೯). 
[ಕಾಲ + ರಾಜ) 
ಕಾಲರಾತ್ರ (ನಾ). ಒಂದು ನರಕದ ಹೆಸರು: ಕ್ರತು, ಪೂತಿಮಾಂಸ 
- ಪುಚ್ಛಾಸವೆಂಬೈದು ಮಂತ್ರನರಕಂಗಳಿಂ ಕೂಡಿ ಕಾಲರಾತ್ರವೆಂಬ 
ರಸುನರಕವಿಹುದು (ಎವೇಕ. ೧೮೦). (ಸಂ. (ಕಾಲ4 ರಾತ್ರಿ + -] 
ಸಾಲರಾತ್ರಿ, ಕಾಳರಾತ್ರಿ (ನಾ). ೧. ಕಗ್ಗತ್ತಲೆಯ ರಾತ್ರಿ. 
೨. ಪ್ರಳಯಕಾಲದ ರಾತ್ರಿ. ೩. ದುರ್ಗಾದೇವಿಯ ಒಂದು ರೂಪ. 
೪. ದೀಪಾವಳಿಯ ಅಮಾವಾಸ್ಯೆ. ಕಾಳರಾತ್ರಿ: ೨. ಸಾಮಿತ್ರಿ 
ಲಯಸಮಯದ ಕಾಳರಾತ್ರಿಯಂತೆ' ಸಾಗರಾವರ್ತಮಂ ಜೀವೊಡೆಯೆ 
(ಪಂರಾಮಾ. ೭-೧೧೫ ವ). ಷಿ. ಕರಾಳಿ ಕಳಾವತಿ ಕಾಳರಾತ್ರಿ 
ಮಾಲಿನಿಯೆಂಬ ಶಕ್ತಿಯರ್‌ (ಶಬಶಂ. ೩-೧೨). [ಕಾಲ್ಕ್ಮ+ ರಾತ್ರಿ] 
ಕಾಲರಾಯ (ನಾ). ೧. ಕಾಲರಾಜ ೧ : ಕಾಲರಾಯನ ಬೆರಳುಂಗರ 
ಡೊಳು ಗಾದೆ ಮಿರುಗುವ ಹೊಸ ಹೊಚ್ಚ ಹರಳು (ಇಂಚಾಪ. ೨೨೦-೮೯). 
೨. ಕಾಲಯಮ : ಒಲುಮೆ ಎಂದೆಂದಿಗೂ ಹೊಳೆಯದಂತೆ ಹರಿಯುತ್ತ 
ಕಾಲರಾಯನ ಬಾಯ್ಲೆ ಬೀಳದಿರಲು (ಇಂಗೀತೆ. ೫೦). 
[ಕಾಲ + ರಾಯ) 
ಕಾಲರು (ನಾ). (ಅಂಗಿಯ) ಕೊರಳ ಪಟ್ಟಿ: ಸೇದುವ ಹಗ್ಗದಂತಿರುವ 
ರುಮಾಲು, ಐದು ಗುಂಡಿಯ ಮುಚ್ಚು ಕಾಲರಿನ ಅಂಗಿ (ನಾಡಿಗೇ. ೧೦೬). 
[+ ಇಂ. collar] 
ಕಾಲರುದ್ರ (ನಾ). ಕಾಲಭೈರವ; ಪ್ರಳಯರುದ್ರ: ಬಾಲನುರ 
ವಣಿಸಿದನು ಮಸಗಿದ ಕಾಲರುದ್ರನ ರೂಪ ತಾಳ್ವನು ವೈರಿ ಸೇನೆಯಲಿ 
(ಕುವ್ಯಾದ್ರೋ. ೮-೨೭) ; ಕೆರಳ್ನೊಡೆ ಕಾಲರುದ್ರನಲ್ಲಾ ವೃಕೋದರನು 


(ಜೈಮಿಭಾ. ೨-೪೧). [ಕಾಲ + ರುದ್ರ) 


೧೭೫೪ 


0 


15 


20 


453 


ಕಾಲನಿಷರ್ಯಾಸ 


ಕಾಲಲಬ್ಧಿ (ನಾ). [ಜೈನ] ಐದು ಬಗೆಯ ಲಬ್ಬಿಗಳಲ್ಲಿ ಒಂದು; 
ಆಧ್ಯಾತ್ಮಿಕ ಜೀವನ ಅರಂಭನಾದುವುದನ್ಪ ನ ನಕ್ರ ವಾವ ಕಾಲ 
ಬರುವಿಕೆ; ಅರಿವು ಹುಟ್ಟುವ ಕಾಲದ ಪ್ರಾಪ್ತಿ: ಸ್ತ ಮನದಿಂ 
ಮಿಥ್ಯಾಳಳಂಕಂ Mi ಫೋಗದು ಕಾಲಲಬ್ಧಿ ದೊರೆಳೊಂಡಂ 
ದಲ್ಲದೇಂ ಪೋಕುಮೇ (ಆದಿಪು. ೨-೨೨); ಕಾಲಲ ಬ್ಬ ಕರಣಲಬ್ಬಿ 
ಉಪಶಮಲಬ್ಬಿ ಕ್ಷಯೋಪಶಮಲಬಜ್ಜಿ ಪ್ರಾಯೋಗ್ಯತಾಲಬ್ಲಿಯೆಂಬ ಲಬ್ಧಿ 
ಸಂಚಕಮುಮಂ (ಸುಕುಮಾ. ೩-೩೯ ವ) ; ಸತ್ತುರುಷರದೇಕೆ ಬಂಜೆವಡಿ 
ಪರ್‌ ಗಡ ದುರ್ಲಭ ಕಾಲಲಬ್ಧಿಯಂ (ಚಂದ್ರಪು. ೨-೫೭). ಎಲ್ಲಕ್ಕೂ 
ಕಾಲಲಬ್ಬಿ ಬರಬೇಕು (ಶಾಂತಲಾ. ೫೩). [ಕಾಲ ಲಬ್ಧಿ] 

ಕಾಲಲೀಲೆ (ನಾ). ಕೊಲ್ಲುವ ಆಟ; ಸಂಹಾರರೂಪವಾದ ಕ್ರೀಡೆ: 
ರಾಕ್ಷಸನಾಶ ದುಶ್ಯಕುನಗಳ್‌ . . . ಲಂಕೆಯೊಳ್ಜ ಬೀಸಿದುವು ಕಾಲ 
ಲೀಲೆಯ ಕಪವಿಧ್ವಜಬಲದ ಮೃತ್ಮುಕರ ಕರವಾಲಮಂ (ಶ್ರಿ (ರಾಮಾ. 
೬೨೬೨೩೩). [ಕಾಲ * ಲೀಲಿ] 

ಕಾಲಲೇಖನ (ನಾ). ಸಂಕೇತಾಕ್ತರಗಳಿಂದ ಸಂವತ್ಸರವನ್ನು 
ತಿಳಿಸುವ ವಾಕ್ಯ: ಯಾವುದಾದರೂ ನಿರ್ದಿಷ್ಟ (ಕ್ರಿಸ್ತ) ಸಂವತ್ಸರವನ್ನು 
ಗುಪ್ತವಾಗಿ ಸೂಚಿಸಲು ತಕ್ಕ ರೋಮನ್‌ ಅಂಕಿಗಳ ಸಂಕೇತಾಕ್ಷರಗಳಿಂದ 
ಕೂಡಿದ ವಾಕ್ಕ” (Chronogram. ಇಂಕನಿ). [ಕಾಲ *- ಲೇಖನ] 

ಕಾಲವಶ (ನಾ). ೧. ಕಾಲದ ಅಧೀನತೆ: ಅನ್ಯಾಂಗನಾಮಲ್ಲು 
ಸ್ಪೃಹೆಯಂ ತಾಳ್ವಿದನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯಾವಹ 
(ಪಂರಾಮಾ, ೯-೮೬); ಜಲನಿಧಿಯೊಳಂ ತೆಪ್ಪ ತೇಲುವಂದದಿಯಿಳಾತಳ 
ಹೆಪ್ಪೆಗೊಂಡುಯಿರುತಿರುತಿಹುದು ಕಾಲವಶದೊಳು ತಳಮಳಸಗೊಂಬು 
ದೆಂದು... . ಬಲಿದು ಕೀಲಿಸಲು (ನವನೋ. ೨-೧೪). ೨. ಮೃತ್ಯು 
ದೇವತೆಯ ಅಂಕೆಗೆ ಒಳಪಟ್ಟವನು ; ಮರಣಾಧೀನ: ನಿಚ್ಚ ನಿಶ್ಚಲ 
ರಾಗಿ ತಸವನು ಹೆಚ್ಚಿಸುವ ಸಚ್ಚರಿತರೆಲ್ಲರು ಕಾಲವಶರೆಂದ (ಅಮೃತ. 
೨-೩೯). 

ಕಾಲವಶನಾಗು - ಸಾಯು : ಇಷ್ಟರಲ್ಲೇ ನಾನು ಕಾಲವಶನಾಗು 

ವೆನು (ರಾಮರಾ. ೭೨). [ಕಾಲ + ವಶ] 

ಕಾಲವಾಚಕ (ಗು). [ವ್ಯಾಕ] ೧. ಕಾಲವನ್ನು ಹೇಳುವ, ಸೂಚಿ 
ಸುವ. (ನಾ). ೨. ಕಾಲವನ್ನು ಸೂಚಿಸುವ ಪದ; ಕಾಲಸೂಚಕ 
ಪದ: ಕಾಲವಾಚಕಂಗಳಪ್ಪ ಅಂದು ಇಂದು ಉಂದು ಎಂದು ಎಂಬ 
ಶಬ್ದಿಂಗಳ್‌ (ಶಮದ. ೧೨೧ ವೃತ್ತಿ); ಅಂದು. .. ಏಗಳ್‌' ಎಂಬ ಕಾಲವಾ 
ಚಕಗಳ 'ಮೇಲೆಯೂ ಹತ್ತುವುದಿಲ್ಲ (ಕೈವಿಡಿ. ೪೦). [ಕಾಲ * ವಾಚಕ] 

ಕಾಲವಾಚಿ (ನಾ). - ಕಾಲವಾಚಕ ೨: ಕಾಲವಾಚಿಯಂದಿಂದುಂದೆಂ 
ಬುಡುಮೇಕರೂಪಮಾಗಿರ್ಪುದು ಮೊದಲೆರಡುಂ ವಿಭಕ್ತಿಗಂ ಸಪ್ತಮಿಗಂ 
(ಶಮದ. ೧೨೧). * (ಸಂ. ಕಾಲವಾಚಿನ್‌] 

ಕಾಲವಿಕಿರಣಯಂತ್ರ (ನಾ). ಕಾಲಸೂಚಕವಾದ ಒಂದು 
ವಿದ್ಯುದ್ಯಂತ್ರ : 4ಕಾಲಸೂಚಕ ವಿದ್ಯುತ್‌ ಸಂಕೇತಗಳನ್ನು ಹರಡುವ 
ಸಾಧನ; ಕಾಲವಿಕಿರಣಯಂತ್ರ ” .(Chronopher. ಇಂಕನಿ). 

[ಕಾಲ + ವಿಕರಣ + ಯಂತ್ರ] 

ಕಾಲವಿಪರೀತ (ಗು). ಕಾಲಕ್ಕೆ ವಿರುದ್ಧವಾದ; ಸಮಯಕ್ಕೆ ಸಲ್ಲದ : 
ನನ್ನ ಮಾತುಗಳು ನಿರುಪಯೋಗಿಯೆಂದೂ ಕಾಲವಿಪರೀತನೆಂದೂ, 
ಕ್ರಾಂತಿಕಾರಕನೆಂದೂ ಅನಿಸುವವೆಂಬ ಭಯ ನನಗಿದ್ದೇ ಇದೆ. 
(ಪ್ರೇಮಾಶ್ರ. ೨೫೮). [ಕಾಲ 4 ವಿಪರೀತ] 

ಕಾಲನಿಪರ್ಯಾಸ (ನಾ). ಕಾಲದ ಬದಲಾವಣೆ; ಕೆಟ್ಟಕಾಲ: 
ಈ ಕಾಲವಿಪರ್ಯಾಸದಿಂದ ನಿನಗೆ ಕಷ್ಟ ವ್ರಾಪ್ತವಾದಂತಾಗುವುದಿಲ್ಲ 
(ವಚಭಾ. ೧೦೪). [ಕಾಲ * ನಿಸರ್ಯಾಸ) 


ಕಾಲವಿಳಂಬ 


ಉಾಲನಿಳಂಬ (ನಾ). ತಡ; ಕಾಲಮಾರುವುದು: ಗೌರೀದೇವಿಯು 
* ಎ ಅರ್ಧನಿಮಿಷವಾದರೂ ಕಾಲವಿಳಂಬ ಮಾಡದೆ (ಕವಿಕಾ. 11, ೬೫); 
ಆದರ್ಶವನ್ನು ಬಿಡದೆ ಕಾಲವಿಳಂಬವಾದರೂ ಸರಿಯಾಗಿ ಅಭ್ಯಾಸ 
ಮಾಡಿಸಬೇಕು (ಶಿಕ್ಷದ. ೨೪೫). [ಕಾಲ + ವಿಳಂಬ (-ವಿಲಂಬ)] 
ಕಾಲವೇದಿ (ನಾ). ಸಮಯ ಸಂದರ್ಭಗಳನ್ನು ತಿಳಿದವನು; ಯಾವ 
ಕಾಲಕ್ಕೆ ಯಾವುದು ಯೋಗ್ಯವೆಂಬ ವಿನೇಚನೆಯುಳ್ಳವನು : 
ಕಾಲವೇದಿ ವಿನೀತನವ್ಶಸನಾಳಿ ಸೂರಿ ರಹಸ ಸತ್ಯೃತಿಪಾಲನಾನ್ವಿತಮಂತ್ರಿ 
ಯುಂಟೀ ರಾಯ ನಿನಗೆಂದ (ಕುವ್ಯಾಉ. ೭-೮೭). [ಸಂ. ಕಾಲವೇದಿನ್‌] 
ಕಾಲವೈ ಪರೀತ್ಯ (ನಾ). - ಕಾಲವಿಪರ್ಯಾಸ: ಈ ಕೌರವರು ತಮ್ಮ 
ಸೊಸೆಯೂ, ಮಗಳೂ ಹೀಗೆ ಸಂಕಟಪಡುತ್ತಿದ್ದರೆ ಸಹಿಸಿಕೊಂಡಿದ್ದಾರೆ. 
ಇದೆಲ್ಲಾ ಕಾಲವೈಪರೀತ್ಯವೇ ಸರಿ (ವಚಭಾ. ೧೦೧). 
[ಕಾಲ + ವೈಪರೀತ್ಯ] 
ಕಾಲವೈರಿ (ನಾ). ಯಮನ ಶತ್ರು; ಶಿವ: ಕಾಲನೈರಿ ಪುರಾರ್ಜನಾ 
ಚಿತಸುರಾಧ್ವರ ಧೀರ ಶಂಕರ ಚಂದ್ರಶೇಖರ ಪಾಲಯಾ(ಹಮ್ಮೀರ.೮-೪೭). 
[ಕಾಲ + ವೈರಿ] 
ಕಾಲವ್ಯಾಪಿ (ಗು). ಕಾಲವನ್ನೆಲ್ಲ ತುಂಬುವ; ಎಲ್ಲ ಕಾಲಕ್ಕೂ 
ಅನ್ವಯಿಸುವ; ಶಾಶ್ವತವಾದ: (ಕಿ). [ಸೆಂ. ಕಾಲವ್ಯಾಪಿನ್‌] 
ಕಾಲಶಾಕ (ನಾ). ಕರಿಬೇವು: ಕಾಲಶಾಕ (ಕರಿಬೇವು)... ಕಫ ವಾತ 
ನಾಶಕ (ಅಷ್ಟಾಂಗ, ೧೩೯). [ಸಂ.] 
ಕಾಲಶಿವ (ನಾ). ಸಂಹಾರ ಕರ್ತೃವಾದ ಶಿವ; ರುದ್ರ; ಕಾಲ 
ಭೈರವ : ಕಾಲಶಿವಾರ್ಚನೆಯ ವೇಳೆ ಸಂಧಿಸಿತು (ಬಸಪು. ೪೮-೨). 
[ಕಾಲ + ಶಿವ] 
ಕಾಲಶ್ರಾದ್ಧ (ನಾ). ಹಿತೃಗಳಿಗಾಗಿ ಸಕಾಲದಲ್ಲಿ ಮಾಡುವ ಶ್ರಾದ್ಧ, 
—ವಾರ್ಷಿಕ ಶ್ರಾದ್ಧ : ತಂದೆತಾಯಿಗಳ ಕಾಲಶ್ರಾದ್ಧೆ ಮಾಡೋಣ, 
ಮಾಸ ಶಿವರಾತ್ರೆ ದಿವಸ ಒಂದು ತಿಂಗಳಿಗೆ ಒಂದು ಬಾರಿ ಪೌರ್ಣಮಿ 
ದಿವಸ... ಈ ಪ್ರಕಾರ ನಡೆಯುವಂತೆ ಏರ್ಪಾಡು ಮಾಡಿಸಿದ್ದನು 
(ಚಿತ್ರಪಾ. ೫೮). [ಕಾಲ + ಶ್ರಾದ್ಧ) 
ಕಾಲಸಂಸಾರ (ನಾ). [ಜೈನ] “ ಅವಸರ್ಪಿಣಿಯ ಪ್ರಥಮಸಮಯ 
ದೊಳ೯ ಪುಟ್ಟುವುದದು ಕಾಲಸಂಸಾರಂ* (ಚಾವುಂಪು. ೨೮೬-೫). 
[ಕಾಲ + ಸಂಸಾರ] 
ಕಾಲಸಂಹರ (ನಾ). ಯಮನನ್ನು ಕೊಂದವನು; ಶಿವ: ಲೀಲೆಯ 
ಕುಜಕಿತು ಆಡುವರೆಲ್ಲರು ಕಾಲಸಂಹರನ ಬಂಧುಗಳು (ಮೋಳಿಮಾ. 
೧೨-೪೩); ಶಿವ ಭವ . . . ಕಾಲಸಂಹರಾ (ಶಬಶಂ. ೫-೨೮). 
[ಕಾಲ + ಸಂಹರ] 
ಕಾಲಸರಣಿ (ನಾ). ಭಯಾನಕವಾದ ಬೆಂಕಿ: ಅರಿರಾಯ ಗಿರಿವಜ್ರ 
ದಂಡನಘವನ ಕಾಲಸರಣಿ ನಿರ್ಮಲಧರ್ಮ .. . ರಾಜರಾಜಂಮದೀಶಂ 
(ಭಾವಚಿಂ. ೩-೩೫). [ಕಾಲ + ಸರಣಿ) 
ಕಾಲಸರ್ಪ, ಕಾಳಸರ್ಪ (ನಾ). ೧. ಕರಿಯ ನಾಗ; ಕೃಷ್ಣ ಸರ್ಪ; 
ಕಾಳಿಂಗ ಸರ್ಪ: ಕೋಲಗುರುವಿನ ಮರಣವಾರ್ತಾ ಕಾಲಸರ್ಪನ 
ತಂದು ಸಂಜಯ ಹೆೇಳಿಗೆಯನೀಡಾಡಿದನು ಧೃತರಾಷ್ಟ್ರನಿದಿರಿನಲಿ 
(ಕುವ್ಯಾಕ. ೧-೧) ಃ ನನ್ನ ವಿಷಯದಲ್ಲಿ ಕಾಲಸರ್ಪವಾದೆ ನೀನು ಈ 
ಭೂಮಿಯಲ್ಲಿ ಹುಟ್ಟಿದೆಯೇ ಇದ್ದರೆ ಎಷ್ಟು ಚೆನ್ನಾಗಿದ್ದಿತು (ಕವಿಕ. ೫೧). 
ಪಿ. [ಜ್ಯೋತಿ] ಒಂದು ಯೋಗ; ರಾಹುಕೇತುವಿನ ನಡುವೆ 
ಎಲ್ಲ ಗ್ರಹಗಳು ಇರುವ ಯೋಗ. ಕಾಳಸರ್ಪ: ೧. ಈ ಸುರಭಿತ 
ಸುಮಂಜರಿಯ ಹಿಂದೆ ಪೂತ್ಕರಿಸುವ ಕಾಳಸರ್ಪ (ಕಲ್ಲೋಲ. ೨೫-೧೪). 
[ಕಾಲ + ಸರ್ಪ] 


೧೭೫೪೫ 


0 


45 


ಕಾಲಾಂತೆರ 


ಕಾಲಸೂತ್ರ (ನಾ). ೧. ಕಾಲನಿಯಮ. ೨, ಎಂಟು ನರಕಗಳಲ್ಲಿ 
ಒಂದು: ರೌರವ, ಧ್ವಾಂತ... ಕಾಲಸೂತ್ರಂಗಳೆಂಬುವೇ ಯೆಂಟು 
ನರಕಂಗಳು (ವಿವೇಕ. ೧೭೯). [Xo.] 

ಕಾಲಸೂದನ (ನಾ). - ಕಾಲಸಂಹರೆ: ಘನಕಾಲ ಕಾಲಸೂದೆನ ಕಲಾ 
ಧರೆನ ನೂತನ ಕಲಾಧರ ರಕ್ಷಿಸು (ಉದ್ಭದೇ ೩-೩೫". [ಕಾಲ * ಸೂದನ] 

ಕಾಲಸ್ಕಂಧ, ಕಾಳಸ್ಕುಂಧ (ನಾ). ಒಂದು ಬಗೆಯ ಮರ; ತಮಾಲ 
ವೃಕ್ಷ; ಹೊಂಗೆ ಮರ: (9). ಕಾಳಸ್ಕಂಧ : “ಕಾಳಸ್ಕಂಧಂ 
ತಮಾಳಮೆನೆ ತಾಪಿಚ್ಛಂ* (ವಸ್ತುಕೋ. ೭೪-೮). [ಸಂ.) 

ಕಾಲಹರ (ನಾ). ೧. - ಕಾಲಸಂಹರ: ಬಂದನುದ್ಧತ ಶೀಲತರ ಕಾಲಹರ 
ನೆಂಬ... ವಿಷಮವಿಷಧರನೆಂಬ (ನಂಬಿರ. ೭-೧೧೪). ೨. ಮರಣವನ್ನು 
ಪರಿಹರಿಸುವವನು; ಸಾವನ್ನು ಹೊ ಗಲಾಡಿಸುವವನು: 
ಕಾಲಹರನುದಯನಿದಜಕೊಳ್‌ ಕಾಲಂಬಾರುತ್ತಿರಲದೇಕೆಂಬ ವೊಲಾ 
ಕಾಲದೊಳ್‌ ತರುಗಳೆಲ್ಲಂ ಲೀಲೆಯನಾಂತುವು ತಳಿರ್ತು ಪೂತುಂ 
ಳಾಯ್ತುಂ (ಚಂದ್ರಪು. ೧೨-೩೪). ಸಂ.) 

ಕಾಲಹರಣ (ನಾ). ೧. ಸಮಯವನ್ನು ಕಳೆಯುವಿಕೆ. ಇದ್ದಷ್ಟು ದಿನ 
ಕಾಲಹರಣ ಮಾಡಿದರೆ ಸಾಕು (ತ್ಕಾಗಮ. ೫೪). ೨. ತಡಮಾಡುವಿಕೆ: 
ಆ ಮೂಲ ಚೂಲದಲಿ ಕಾಲಹರಣವು ಮಾಡಲಿಹುದೆ ಹೊತ್ತು (ಪಾಂಡಜ. 
೪೪) ; ಕಾಲಹರಣಮಾಡುವುದೊಂದು ದೊಡ್ಡ ಜಾಡ್ಯ (ರೂಪಸಂ. ೩೩) ; 
ಸುಮ್ಮನೆ ನಿಮ್ಮ ಕಾಲಹರಣ ಮಾಡಿದ ಹಾಗಾಯಿತು (ವೀರಯೋ. ೮೮). 

[ಕಾಲ + ಹರಣ್ಮ] 

ಕಾಲಹಾಕು (ಕ್ರಿ). ಕಾಲವನ್ನು ಕಳೆ; ಜೀವನ ಸಾಗಿಸು: ಇವರು 
. . . ಹಳ್ಳಿಗಳ ಮನೆಗಳ ಜಗಲಿಯ ಮೇಲೆ ಕಾಲಹಾಕಿ ಬಿಡುತ್ತಾರೆ 
(ಹಳ್ಳಿ ಬಾ. ೪೧). [ಕಾಲ + ಹಾಕು (ಆ ಪಾಯ್ಕು,)] 

ಕಾಲಲ್ಲು, ಕಾಲದ್ದು (ಕ್ರಿ). ಕಾಲನ್ನು ಮುಳುಗಿಸು; ಕಾಲು 
ಊರು : ಕೆಲಬರ್‌ ಮಿಥ್ಯಾತ್ವ ದುಃಖಂಗಳೊಳ್‌ ಕಾಲಟಕ್ತಿರ್ದು ತಪಂ 
ಗಳಂ ನೆಗಟಕ್ಟೊಡಂ ದುಷ್ಕರ್ಮರೆಂತಿರ್ದೊಡಂ »* -ಸತ್ತಫದೊಳಂ 
ಪೊಂದಿರ್ದರಂ ಪೋಲ್ವರೇ (ಧರ್ಮಾಮೃ. ೭-೪೬). [ಕಾಲ್‌ 4+ ಅಟ್ಟು] 

ಕಾಲಾಂಜನ, ಕಾಳಾಂಜನ (ನಾ). ೧. ಕರಿಯ ಅಂಜನ; ಕಪ್ಪು 
ಕಾಡಿಗೆ: *ಪುಟಾಲು1-ಕಾಲಾಂಜನ3 (ಓಷಧಿ. ೧೦೦). ಕಾಳಾಂಜನ : 
೧. “ನೀಲಾಂಜನಂ ಕಾಳಾಂಜನಂ? (ಓಷಧಿ. ೮೮), ೨. ಒಂದು 
ಪರ್ವತದ ಹೆಸರು: ಉತ್ತರ ಸುಶಾರ್ಶ್ವಗಿರಿಯ ಆಂತರಾಳದಿಲ್ಲಿಹವು 
ಶಂಕಕೂಟ ವೃಷಭ ಹಂಸ ಕಾಳಾಂಜನ ಶಿಖರಿಯಂಬೈದು ಗಿರಿಗಳು 
(ವಿವೇಕ. ೨೧೪). [ಕಾಲ + ಅಂಜನ] 

ಕಾಲಾಂತೆ (ನಾ). ಆಯ್ದುಷ್ಕದ ಕೊನೆ; ಸಾವು: ಕಾರಂಗನೆಂಬದಟಂ 
೬ ೬ ಪೊರ್ದಿದೆನುರ್ಕಿಂ ನಿಹಿ ತಾತ ದಿಗ್ವಿಜಯದೊಳ್‌ ನಿಂದಾಂತು 
ಕಾಲಾಂಶಮಂ (ಪುಷ್ಪಪು. ೫-೬೧). (ಕಾಲ 4 ಅಂತ್ಯ) 

ಕಾಲಾಂತಕ (ನಾ). ೧. - ಕಾಲಯಮ : ಕಾಲಾಂತಕನ ಹೆಬ್ಬೆಳಸು 
ಹುಲುಸಾಯ್ತು (ಕುವ್ಯಾಭೀ. ೯-೧೩) ; ಬಳಿಕ ರಣಭೀಷಣಂ ಭೀಸಣಂ 
ವಸುಮತಿಗೆ ಕಾಲಾಂತಕೋಪಮಂ ಕೋಪಮಂ ಪಸರಿಸಿದಂ (ಜೈಮಿಭಾ. 
೧೬-೩೮), ೨. ಶಿವ: ಶರಧಿಯ ದಾಂಟಓಸಿ ಕಾಲಾಂತಕನೆ ಕಾಯೊ 
(ಸರ್ವವ.೧-೩); ಕಾಲಾಂತಕೆಂ ಶಂಕರನೋಂಕಾರೆಂ(ರಾಜಶೇ ೧೪-೧೫೩). 

[ಕಾಲ + ಅಂತಕ) 

ಕಾಲಾಂತರೆ (ನಾ). ಬೇರೊಂದು ಕಾಲ; ಕಾಲಾವಧಿ: ಕೆಲವು 
ಕಾಲಾಂತರದಲಾತನು ಕಾದಿ ಗಂಧರ್ವರ ಲಿ ಮಡಿದನು (ಕುವ್ಯಾಆ. 
೨-೩೧) ; ಕಾಲಾಂತರದಲ್ಲಿ ಅದು . , . ಅರ್ಥವಿಕಾಸ ಪಡೆದಿರಬಹುದು 
(ದ್ರಾವಿವಿ. ೪೩). [ಸಂ.] 

111 


ಕಾಲಾಗರು 


ಕಾಲಾಗರು "ಕಾಲಾಗುರು? ನೋ. 

ಕಾಲಾಗುರು, ಕಾಲಾಗರು, ಕಾಳಾಗರು, ಕಾಳಾಗುರು (ನಾ). 
ಕರಿಯ ಅಗರು ಕೃಷ್ಣಾಗುರು: ಕತ್ತುರಿ ಕಾಲಾಗುರು... ಎಂಬೀ 
ವನಾಂತರ ಸಂಜಾತಮನಾತನೋಲಗಿಸಿದಂ (ಪುಸ್ಪ ಪು. ೫-೧೦೨). 
ಕಾಲಾಗರು : ಕಾಲಾಗರು ಧೂಪಗಳಿಂದ ಯುಕ್ತಮಾದ ಗುಂಡಿಗೆಗಳಂ 
ಅಲ್ಲಲ್ಲಿರಿಸಿ (ಚಿರುಚ. ೮೧). ಕಾಳಾಗರು : ನೆಗಲ 6 ಕರ್ಪೂರ 
ಕಾಳಾಗರು ಮಳಯಮಹೀಜಂಗಳೇಳಾ ಲತಾಳೀಸ್ಥಗಿತೆಂಗಳ್‌ (ಪಂಪಭಾ. 
೪-೨೩) ; ಅತಿ ಬಹಳ ದಹ್ಮಮಾನ ಕಾಳಾಗರು' ಧೂಪವ್ಯಾಪ್ತ ಧೂಪ 
ಕುಂಭಂಗಳಿಂದಂ (ಪಸಾರ. ೧೧೩-೧೮). ಕಾಳಾಗುರು ; ಕಾಳಾಗುರು 
ವಿನ ಧೂಪದ ಕರ್ಬೊಗೆಯಿಂ (ಅಜಿಪು. ೯-ಇ೧೧ವ); ಕಾಳಾಗುರು 
ಪ್ರಮುಖ ಧೂಪಧೂಮಂಗಳಿಂ (ಪುಸ್ಪಪು. ೩-೫). [ಕಾಲ ಆಗುರ್ಕು] 

ಕಾಲಾಗ್ನಿ, ಕಾಳಾಗ್ನಿ (ನಾ). ಪ್ರಳಯಾಗ್ನಿ; ಎಲ್ಲವನ್ನೂ ಸುಟ್ಟು 
ಹಾಕುವ ಕೊನೆಗಾಲದ ಬೆಂಕಿ: ಕಾಲಾಗ್ನಿ ಮಂಜಿನ ಮಳೆಗೆ 
ಮೈದೆಗೆವುದೆ ( ತೊರರಾ. ೫-೫-೨೬); ರಾಮಬಾಣಂಗಳ್ಳಿದಿದವು ಕಾಲಾಗ್ನಿ 
ಯಂತೆ (ಜೈಮಿಭಾ. ೨೧-೩೩). ಕಾಳಾಗ್ನಿ. "ಕಾಳಾಗ್ನಿರುದ್ರ? ಪರಾ. 

[ಕಾಲ ಅಗ್ನಿ] 

ಕಾಲಾಗ್ನಿರುದ್ರ, ಕಾಳಾಗ್ನಿರುದ್ರ (ನಾ). ಪ್ರಳಯಾಗ್ನಿ ಸ್ವರೂಪನಾದ 
ರುದ್ರ; ಕಾಲರುದ್ರ: ರಸೆಯಿಂ ಕಾಲಾಗ್ನಿರುದ್ರಂ ಪೊಜಮಡುವ 
ವೋಲ್‌ ಪೊಜಮಟ್ಟು (ಗದಾಯು. ೭-೩೦) ; ರಕ್ಕಸರ ಕಾಲಾಗ್ನಿರುದ್ರನ 
ಬಲುಹ ನೀನಜಕಿಯೆ (ಕೌಶಿರಾ, ೩೮-೬). ಕಾಳಾಗ್ನಿರುದ್ರ : ಕಾಳಾಗ್ನಿ 
ರುದ್ರನ ಮೇಳಾಪವನಜಕಿಯದವರು ಕಾಳು ಬೇಳೆಯೆನುತಿಪ್ಪರೆಯ್ಯಾ 
(ಬಸವ. ೨೨೭). [ಕಾಲಾಗ್ನಿ ಇ ರುದ್ರ] 

ಕಾಲಾಚಾರ (ನಾ). ಕಾಲಕ್ಕೆ ತಕ್ಕು ಆಚಾರೆ, ನಡವಳಿ: ಇದರೊಳ 
ಗಿನ ಆತ್ಮವೀರದ ಕತೆ ದೇಶಾಚಾರ ಕಾಲಾಚಾರಗಳನ್ನು ಮೀರಿ ಸಾರ್ವ 
ಕಾಲಿಕವಾದ ಸಾರ್ವದೇಶಿಕವಾದ ಗುಣವನ್ನು ಹೊಂದಿ ಗುರುತ್ವವನ್ನು 
ಪಡೆದಿದೆ (ವೀರಯೋ. ೪1 ಮುನ್ನುಡಿ). [ಕಾಲ 4೬ ಆಚಾರ] 

ಕಾಲಾಟ (ನಾ). ೧. ತಿರುಗಾಟ; ಸುಳಿದಾಟ; ಸಂಚಾರ; 
ಸೊಂದಿಗೋಡಗಂಗಳ ಕಾಲಾಟದಿನಲ್ಲೊಕ್ಕಲರಿನುದಿರ್ದ ದೂಳಿ ಗಳ 
ನಮರ್ಚಿಯುಂ (ಕಬ್ಬಿಕಾ. ೫೪); ರಾಯದಳದೊಳಗೆ ಆನಿಲಜನ ಕಾಲಾಟ 
ಕದಳೀವನದ ಕಾಡಾನೆಯ ಮೃಗಾಳಿಯ ವನಚರರ ದೆಖ್ಬಾಳದಬ್ಬರ 
ಕಾಣಲಾಯ್ತಿಂದ (ಕುವ್ಯಾಕ. ೧೪-೪೫); ಮತಿಯವತರಿಸಿದುದು 
ಕಾಲಾಟವಾದುದು ಕರಣವೃತ್ತಿಗಳ (ನಿಭಾಗ. ೩-೨-೫) ; ಕಾಲಾಟವುಳ್ಳ 
ವನಿಗೆ ಕಪಾಯದ ಗಸಣೆ ಯಾಕೆ (ಗಾದೆ). ೨. ನರ್ತನ; ಕುಣಿತ: 
ಕಾಲಾಟದಿಂ ಬುಬುಬೆಂದು ಕುಣಿವುತ (ಬಸಪು. ೯-೧೨). ೩. ವೇಗದ 
ಗತಿ; ರಭಸದ ನಡಗೆ: ನರನ ಶರಜಾಲವಿದು ಕಲ್ಪಾನಲನ ಕಾಲಾಟ 
(ಕುವ್ಯಾಸ. ೩-೧೯); ೪. ಪ್ರಹಾರ; ಹೊಡೆತ: ಎಮ್ಮೊಡೆಯನ 
ಕೈಯ ನನೆಯ ಕೋಲ ಕಾಲಾಟಮ ೦ ಕಾಣ್ಟರ್‌ (ಕಬ್ಬಿಕಾ. ೧೮೮). 
ಅಬಲೆಯರ ಕಣ್ಣೋರೆಗಳ ಕಾಲಾಟಿಕಳುಳದರುಂಟೆ (ತೊರರಾ. 
೧-೫-೫೨) ; ಕಾವನ ಕೈದಿನ ಕಾಲಾಟದಂತಿದೆ ಕೋವಿದೆ ನಿನ್ನ ವಿಲಾಸ 
(ಕುರಾಸಾಂ. ೨೬-೧೫೩). ಹೆ. ಕಾಲಿನಿಂದ ಹೊಡೆಯುತ್ತ ಹಿಂಸೆ 
ಕೊಡುವಿಕೆ: ಹೆಬ್ಬುಲಿಯ ಕಾಲಾಟದಲಿ ಮೃಗಶಿಶು ಮಲೆತಡೇನಗ್ಗಳೆ 
ಯನೇ (ಕುವ್ಯಾಕ. ೨೩-೪೩). 

ಕಾಲಾಟವಡಗು - ನಡಗೆಯಿಲ್ಲದಾಗು; ನಿಶ್ಚೇಷ್ಟಿತವಾಗು ; 
ಸಾಯು : ಸುಧನ್ವನಿಸುವಿಸುಗೆಯಂ ಪೇಳಲಣನಿಯೆಂ ತಿರುಗುತಿರ್ದುದು 
ವರೂಥಂ . . . ಕಾಲಾಟವಡಗಿದವು ಕುದುರೆಗಳ್‌ (ಜೈ ಮಿಭಾ. ೧೩-೨೦). 
[ಕಾಲ್‌ * ಆಟ) 


೧೭೫೬ 


25 


40 


45 


ಕಾಲಾನುಕಾಲ 


ಕಾಲಾಟಿ (ನಾ). ದೇವಸ್ಥಾನ ಮೊದಲಾದವುಗಳ ಕಾರ್ಯ 
ನಿರ್ವಾಹಕ: ಯೀ ಧರ್ಮವನು ಯೀ ಸ್ತಾನದಲು ಕಾಲಾಟಗಳಾದ 
ಧಂನ್ಯರು ಕರುವಕುಂದ ಮೂವತ್ತು ವ್ರಿತ್ತಿಕಾಜಜ ಕೈಯಲು , , 
ನಡಸಬಹುದರಿ (ಸೌಇಇ. 12-12, ೪೫೧-೧೮ ; 1447), 

[ದೇ. ॥ ತಮಿ. ಕಾಲಾಡಿ) 

ಕಾಲಾಡಿ (ನಾ). ೧. ವೇಗವಾಗಿ ನಡೆಯುವವನು; ಶೀಘ್ರಗಾಮಿ: 
(ಕಿ). ೨. ಅಲೆಮಾರಿ; ಪೋಲಿ: (ಕಿ). [ಕಾಲಾಡು + -ಇ್ಯ] 

ಕಾಲಾಡಿತನ (ನಾ). ಅಲೆದಾಟ; ಸುತ್ತಾಟ; ಓಡಾಟ: (೪). 

[ಕಾಲಾಡಿ * -ತನ] 

ಕಾಲಾಡಿಸು (ಕ್ರಿ). ೧. ಓಡಾಡಿಸು ; ತಿರುಗಾಡಿಸು: ಹೋರಿಯನ್ನು 
ಕಾಲಾಡಿಸುವುದಕ್ಕಾಗಿ ಹಿಡಿದುಕೊಂಡು ಹೋಗಬೇಕು (ದೆಳುಮ. ೧೬೮). 
೨. ಕಾಲಿಂದ ಮಗುಚಿಸು, --ಕೆದರಿಸು: ಭತ್ತವನ್ನು ಕಾಲಾಡಿಸಿ 
(ರೂಢಿ). [ಕಾಲಾಡು + -ಇಸ್ಮು] 

ಕಾಲಾಡು (ಕ್ರಿ). ೧. ನಡೆದಾಡು; ಓಡಾಡು; ತಿರುಗಾಡು: ಗುಗ್ಗುರಿ 
ಗಲ್ಲುಂಡುಗಲ್ಲು ಮೊರಡಿ ಬೆಟ್ಟಿ ನುಗ್ಗುಗಲ್ಲುದುರೆಗಲುಗಳ ಮೊಗ್ಗರ 
ದೊಳ್ಳಾಲಾಡ ಬಾರದು ಬಲು ದುರ್ಗವದಿಳಿಗೆ (ಕುರಾಸಾಂ. ೨೦-೯೬), 
೨. ಕಾಲಿನಿಂದ ಮಗುಚು, ಕೆದರು: ಲಕ್ಷಮ್ಮ ಹರಡಿದ್ದ ಭತ್ತವನ್ನು 
ಕಾಲಾಡಲು ಹೋದಳು (ನಿಶಉ. ೨೦೧). [ಕಾಲ್‌ * ಆಡು] 

ಕಾಲಾಣೆ (ನಾ). ಒಂದು ನಾಣ್ಯ; ಆಣೆಯ ಕಾಲುಭಾಗ: ಕರೆದದ್ದಕ್ಕೆ 
ನನಗೆ ಕಾಲಾಜೆ ಕೊಟ್ಟಿ (ಹನ್ನೊಂದ. ೪೪). [ಕಾಲ್ಸ್‌ ಅಣೆ) 

ಕಾಲಾತಿಕ್ರಮ (ನಾ). ಕಾಲಮೀರಿ ಹೋಗುವುದು; ನಿರ್ದಿಷ್ಟ 
ಸಮಯ ಕಳೆದುಹೋಗುವುದು : “ಅತಿಮೂತ್ರಾತಿಶಯಂ ಸಮುದ್ರ 
ತಟ ಕಾಲಾಶಿಕ್ರಮಂ ತಾವಿವಿಂತತಿವೇಲಾಖ್ಕಿ ? (ನಾನಾರ. ೧೩೩). 

[ಕಾಲ 4 ಅತಿಕ್ರಮ] 

ಕಾಲಾದ್ರಿ (ನಾ). ಒಂದು ಬಗೆಯ ಸಸ್ಯ: (ಮೈಡಗಿ. ೪೪-೮೬೯). [?] 

ಕಾಲಾಧಿಪಶಿ (ನಾ). ಕಾಲದ ಒಡೆಯ; ಕಾಲಪುರುಷ: "ಅದೆಂತು 
ಅವರು ಬಿಡುವು ಮಾಡಿಕೊಳ್ಳುತ್ತಿದ್ದರೋ ಕಾಲಾಧಿಪತಿಯೇ ಬಲ್ಲ 
(ಕಒಸಾ. 3111 ಹೀರಿಕೆ). [ಕಾಲ + ಅಧಿಪತಿ] 

ಕಾಲಾಧೀನ (ಗು). (ಸರ್ವವನ್ನೂ ನಾಶಗೊಳಿಸುವ) ಕಾಲಪುರುಷನ 
ಅಧೀನವಾದ; ಮೃತ್ಯುವಶವಾದ: ಹರಿಹರಬ್ರಹ್ಮಾದಿ ಛೋಕಾಂತರವ 
ಸೈದಿದ ಸುಕೃತಿಗಳು ಧರೆ ಗಿರಿಗಳಿವು ಮೊದಲಾಗಿ ಕಾಲಾಧೀನವಾಗಿಹವು 
(ಅಮೃತ. ೨-೪೦). 

ಕಾಲಾಧೀನವಾಗು - ಸಾಯು; ಮೃತವಾಗು : ರುದ್ರಮೂರ್ತಿಯ 

ತಂದೆಯು ಕಾಲಾಧೀನನ್ಯಾದ ಮೊದಲ್ಲೊಂಡು ನಡೆದ ವಿಷಯಗಳನ್ನೆಲ್ಲ 
ವಿಚಾರಿಸಿ (ಕವಿಕಾ. 11, ೪೬). [ಕಾಲ * ಅಧೀನ] 

ಕಾಲಾನ್‌ (ಕ್ರಿ). ಕಾಲನ್ನು ಪಡಿ; ಚೀತನಗೊಳ್ಳು (): ಭೀತಿ 
ಬಿಟ್ಟುದೆ ಮನುಜರಿಗೆ ನಮ್ಮಾತಗಳ ಕೂಡಹುದಲ್ಳೆ ಕಾಲಾತುದೇ ಕಲಿತನ 
ವೆನುತ ಕೈಕೊಂಡರವಗಡಿಸಿ (ಕುವ್ಯಾಆ. ೧೮-೪೦). [ಕಾಲ್‌ + ಆನ್‌] 

ಕಾಲಾನಲ (ನಾ). ೧. ಎ ಕಾಲಾಗ್ದಿ: ಕೌರವ್ಯಕುಲ ಕಾಲಾನಲನುಂ 
* « ೬ ಎನಿಸಿದ ಭೀಮಸೇನಂ (ಗದಾಯು. ೨-೧ ವ). ೨. ಭಯಂಕರ 
ವಾದ ಅಗ್ನಿ; ದಳ್ಳುರಿ: ಸ್ಮರಕಾಲಾನಲತಪ್ಪ ಮೆನಿಸಿದೆನ್ನಂಗಗಳಿಂ 
(ಶಾಕುಂತ. ೩೩-೫೮). [ಕಾಲ + ಅನಲ] 

ಕಾಲಾನುಕಾಲ (ನಾ). ೧. ಕಾಲಾಂತರ; ಎಂದಾದರೊಂದು ಕಾಲ: 
ದೈವದೊಲ್ಮೆಯಿರಲಾ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೇ 
(ಸೋಮೇಶ. ೩೫). ೨. ಕಾಲದಿಂದ ಕಾಲಕ್ಕೆ; ವರ್ಷದಿಂದ 
ವರ್ಷಕ್ಕೆ : (4). (ಸಂ. 


ಕಾಲಾನುಕೂಲ 


ಕಾಲಾನುಕೂಲ (ಗು). ೧. ಕಾಲಕ್ಕೆ ಅನುಕೂಲವಾದ; ಕಾಲಾನು 
ಗುಣವಾದ. (ನಾ). ೨. ಕಾಲಕ್ಕೆ ಅನುಕೂಲವಾದುದು; ಯೋಗ್ಯ 
ವಾದ ಕಾಲ: ತಾನೆಯೆಲ್ಲಾ ಇನ್ನು ಗುಗ್ಗುಳವೀ ನಿಟಲನಯನಂಗೆ 
ಈ ಕಾಲಾನುಕೂಲಕ್ಕೆನುತ (ಬಸಪು. ೪9-೨೦); ಇನ್ನೂ ಕಾಲಾನುಕೂಲ 
ಒದಗಿಬಂದಿಲ್ಲ (ರೂಢಿ). [ಕಾಲ * ಅನುಕೂಲ] 

ಕಾಲಾನುಕ್ರಮ (ಗು). ೧. ಕಾಲಕ್ರಮಾನುಸಾರವಾದ. (ನಾ). 
೨. ಕಾಲದ ಆನುಪೂರ್ವಿ, ಪರಿವಿಡಿ; (ಒಂದಾದಮೇಲೆ 
ಒಂದರಂತೆ ಬರುವ) ಕಾಲದ ಯಥಾಕ್ರಮವಾದ ರೀತಿ: ದ್ರಾವಿಡ 
ಭಾಷೆಗಳು ಕಾಲಾನುಕ್ರಮದಲ್ಲಿ .. . ಬೇರೆ ಬೇರೆಯಾಗಿ ಬೆಳೆದು 
ಬಂದಿವೆ (ದ್ರಾವಿನಿ. ೬ ಹಿನ್ನೆಲೆ). [ಕಾಲ-- ಅನುಕ್ರಮ] 

ಕಾಲಾನುಕ್ರಮಣಿ (ನಾ). ಘಟನೆಗಳ ಕಾಲಾನುಕ್ರಮವಾದ ಪಟ್ಟಿ: 
“ನಡೆದ ಘಟನೆಗಳನ್ನು ಕಾಲಾನುಕ್ರಮವಾಗಿ ಬರೆದಿಟ್ಟ ರುವ ಪಟ್ಟ, ಪುಸ್ತಕ: 
ಕಾಲಾನುಕ್ರಮಣಿ ೨ (chronicle. ಇಂಕನಿ). [ಕಾಲ + ಅನುಕ್ರಮಣಿ] 

ಕಾಲಾನುಪೂರ್ವಿ (ನಾ).- ಕಾಲಾನುಕ್ರಮ ೨: ಕಾವ್ಶದಲ್ಲಿನ ಸಂಗತಿ 
ಗಳು ಕಇಲಾನುಪೂರ್ವಿಯಿಂದಲ್ಲದೆ ಕಾರಣಾನುಪೂರ್ವಿಯಿಂದ ಕೂಡಿರು 
ವುದಲ್ಲದೆ (ಅರಿಕಾ. ೧೫೭). [ಕಾಲ + ಅನುಪೂರ್ವಿ] 

ಕಾಲಾನುಸರಣೆ (ನಾ). ಕಾಲಕ್ಕೆ ಹೊಂದಿಕೊಳ್ಳುವುದು; ಕಾಲಕ್ಕೆ 
ತಕ್ಕಂತೆ ನಡೆದುಕೊಳ್ಳುವುದು; ಸಮಯಾನುವರ್ತನೆ : (*). 

[ಕಾಲ + ಅನುಸರಣೆ] 

ಕಾಲಾನುಸಾರ (ನಾ).-ಕಾಲಾನುಸರಣಿ : (ಕ). [ಕಾಲ ಅನುಸಾರ] 

ಕಾಲಾನುಸಾರ್ಯ (ನಾ). ೧. ಒಂದು ಬಗೆಯ ಹಳದಿ ಬಣ್ಣದ 
ಸುವಾಸನೆಯ ಮರ:'(*). ೨. ಅಗರು ಗಂಧ: “ಉಲಾನುಸಾರ್ಯಂ 
ಕರೀ ಅಗರು ಚಕ್ಕೆ ಆಗರುಗಂಧ ಶ್ರೀಗಂಧಕ್ಕು ಹೆಸರು” (%ಿ ದ್ಧಿ. 
೧೭೯). ೩. ಸಾಂಬ್ರಾಣಿ. ೪. ಕಲ್ಲುಹೂಪು. [ಸಂ.7 

ಕಾಲಾನುಸಾರ್ಯಕ (ನಾ). ಅಗರು: “ಅಗರು ಕಾಲಾನು 
ಸಾರ್ಯಕಂ 3 (ವಸ್ತುಕೋ. ೭೬-೧೧). [ಸಂ.] 

ಕಾಲಾಪ (ನಾ). [ಸಂಗೀತ] ಸಪ್ತಸ್ವರಗಳ ಆಲಾಪನ ಕ್ರಮದ 
ಭೇದಗಳಲ್ಲೊಂದು : ಆಲಾಪ ಕಾಲಾಪ... ವ್ಯಾಪ್ತಿ ಮುಂತಾದ 
ಇಪ್ಪತ್ನಾಲ್ಕು ತೆಜದಲ್ಲಿ ಸರಿಗಮಪದನಿ ಎಂಬ ಸಪ್ತಸ್ವಂರಗಳ 
ನಾಕೋಹಣ ಅವರೋಹಣ ಮುಂದ ನಾಲ್ವತ್ತಾಜು ಭೇದವಚಜಕ 
ಒಇಲಾಪಿಸಿ ಕೇಳಿಸುವ (ವಿವೇಕ. ೨೩೭). [?) 

ಕಾಲಾಪಾನಿ, ಕಾಳಾಪಾಣಿ (ನಾ). ಕರಿನೀರಿನ ಶಿಕ್ಷೆ; ದ್ವೀಪಾಂತರ 
ಶಿಕ್ಷೆ; ಗಡಿಪಾರು: ನಿಮ್ಮ ನಶೀಬದಾಗ ಕಾಲಾಪಾನಿಗೆ ಹೋಗೂದ 
ಅನ ಎಂದು ಕಾಣಿಸುತ್ತದೆ (ನಡೆದಾ. 1, ೧೧೬). ಶಾಳಾಪಾಣಿ: 
ಸ್ತ್ರೀಯರಿಗೆ ಫಾಶಿ ಶಿಕ್ಷೆಯ ಬದಲು ಹೆಜಬ್ಬಗಿ ಕಾಳಾಪಾಣಿಗೆ ಸಾಗಿಸು 
ತ್ತಿದ್ದರು (ಗರತಿ. ೧೫೯); ಅಧಿಕಾರಿಯು... . ಅವಳಿಗೆ ಆಜನ್ಮ 
ಕಾಳಾಪಾಣಿಯನ್ನು ವಿಧಿಸಿದನು (ದೇವಿಪ್ರ. ೧೬೮). 

(+ ಹಿಂ. ಮರಾ. ಕಾಲಾಸಾನೀ) 

ಕಾಲಾಯೆಸ, ಕಾಳಾಯಸ (ನಾ). ಕಪ್ಪುಲೋಹ; ಕಬ್ಬಿಣ: 
ವಸುಧಾಚಕ್ರಕ್ಕೆ ಕಾಲಾಯಸಗೃಹವರಣಂ . . . ಎಂಬಿನಂ ಬಂದುದು 
ಬಹುಳತಟಜ್ಞಾಲಮಂಭೋದ ಕಾಲಂ (ಕಾಂದಂಉ. ೫೯) ; ಕಾಲಾಯ 
ಸದಿಂ ವಿನಿರ್ಮಿಸಿದ ಕಂರಿಕೆ ಕಾಂಚನಮಾಲೆಯಂತುಪಾದೇಯಮೆ 
ನಿಕ್ಕುಮೇ (ಪಂರಾಮಾ. ೧-೩೭) ; ಕಾಲಾಯಸಕೆ ಸಮಂ ನಿನ್ನ ಕಲ್ಲೆರ್ದೆ 
ಕರಗಿ ಮೆಲ್ಲಿತಪ್ಪುದು ದಿಟಂ (ಶ್ರೀರಾಮಾ. ೩೩೪-೭೯). ಕಾಳಾಯಸ : 
ಕಾಳಾಯಸವಳಯ ಭಯಂಕರಕರದ್ವಯಮುಮಂ ( ಆದಿಫು. ೧೩-೪೫ವ); 
ಕರನ ಕರಗಿಸಿದ ಕಾಳಾ ಯಸರಸಮಂ (ಅಜಿಫು. ೧೧-೧೪ ವ). [ಸಂ.) 


೧೭೫೭ ಕಾಲಿ 


ಕಾಲಾರಿ,(ನಾ). ಕರಿಯಪಕ್ಕಗಳುಳ್ಳ ಒಂದು ಹಕ್ಕಿ: (8). (1) 

ಕಾಲಾರ್ಕಿ (ನಾ). ಯಮನ ವೈರಿ; ಶಿವ: ಕಾಲಾರಿ ಶಿವನ ನಾರಿ 
ಗಂಗಾಂಬಾವತಾರಿ, ., ಕಾವೇರಿ (ಭಾವಚಿಂ. ೨-೭) ; ಕಾಲಾರಿ ರುದ್ರ 
ಶರ್ವನೆ ಶಂಕರನೆ (ವೀಕೈಪು. ೩-೫-೧೧). (ಕಾಲ + ಅರ್ಕಿ) 


ಕ | ಕಾಲಾವದಿ (ನಾ). ಸಾರುವೆ; ಸಾರ: ಕಾಲಾವದಿ ಕಟ್ಟಿಕೊಂಡು 


40 


43 


ಮನೆಯ ಮಾಳಿಗೆಗೆ ಸುಣ್ಣ ಬಳಿದರು (ರೂಢಿ). 
[ಕಾಲ್‌ + ಅವದಿ?) 

ಕಾಲಾವಧಿ (ನಾ). ೧. ಗೊತ್ತುಪಡಿಸಿದ ಸಮಯ, ಕಾಲಮಿತಿ: 
ಶಿಕ್ಷಣದ ಕಾಲಾವಧಿಯನ್ನು ಅತಿದೀರು೯ವಾಗಿ ಹೆಚ್ಚಿಸುವುದೂ 
(ಶಿಕ್ಷದ. ೪೯). ೨. ವರ್ಷದ ಕೊನೆ. ೩. ಅಂತೃ; ಮುಕ್ತಾಯ; 
ಸೀತೆಯ ಬೇವಸಕ್ಕೆ ಕಾಲಾವಧಿಯಾದುದಿಲ್ಲೆನೆ (ನಂರಾಮಾ. ೧೪-೧೮೪). 

[ಕಾಲ + ಅವಧಿ] 

ಕಾಲಾನಿರ್‌ (ನಾ). ಒಬ್ಬಾತನ ಹೆಸರು : ಶ್ರೀ ಕಾಲಾವಿರ್ಗುರವಡಿಗಳ 
ಶಿಷ್ಯರ, . .ಕಲಾಪಕದ ಗುರೆವಡಿಗಳ್‌ (ಎಳ. 11, ೩೩-೧; 700). (?] 

ಕಾಲಾಷ (ನಾ). [ಸಂಗೀತ] ಸಪ್ತಸ್ವರಗಳ ಆಲಾಪನ ಕ್ರಮದ 
ಭೇದಗಳಲ್ಲೊಂದು : ಅಲಾಪ ಕಾಲಾಪ. . . ಕಾಲಾಷ . . . ವ್ಯಾಸ್ತ್ರಿ 
ಮುಂತಾದೆ ಇಪ್ಪತ್ನೂಲ್ಯು ತೆಅದಲ್ಲಿ ಸರಿಗಮಪದನಿಯೆಂಬ ಸಪ್ತ 
ಸ್ವರೆಂಗಳ. . . ಆಲಾಪಿಸಿ (ಎವೇಕ. ೨೬೭). "ಕಾಲಾಪ' ಪರಾ. [1) 

ಕಾಲಾಹಿ, ಕಾಳಾಹಿ (ನಾ). ಕಾಲಸರ್ಪ; ಕೃಷ್ಣಸರ್ಪ: ಕಣುತ್ತಿಸು 
ವುದುಂ ಕಾಲಾಹಿವೊಲ್‌' ಕೊಂಡು ತೊಟ್ಟನೆ ಬೆನ್ನಿಂ ಪೊಜಮಟ್ಟು ಪೋಗೆ 
(ಪಂರಾಮಾ. ೧೩-೯೦). ಕಾಳಾಹಿ: ಕಾಳಾಹಿ ಭೋಗದಲಿ ಹೊಳೆವ 
ಹೆಡೆಮಣಿಯಂತೆ (ಶ್ರೀರಾಮಾ. ೨೩-೬೧೭). [ಕಾಲ -- ಅಜ್‌] 

ಕಾಲಾಳ್‌,, ಕಾಲಾಳು (ನಾ). ಕಾಲುನಡೆಯ ಸೈನಿಕ; ಪದಾತಿ: 
*ಯಾತಂ ಪದಾಶಿಕಂ ಪಾಯದಳ ಪತ್ತಿ ಪಾದಾಶಂ ಪದಾಜ ಯಂ 
ಪದಿಕನೆನೆ ಕಾಲಾಳ್‌ ೫ (ಮಂಗರಾ. ೮೫-೨೬) ; ಕಾಲಾಳೊಳಂ ಕುದುರೆ 
ಯೊಳಮೊಳಗಂ ಬರಲಾನೆ ಬಲ್ಲೆಂ (ಪಂಪಭಾ. ೫-೪೩ವ); ಕಾಲಾಳ್ಯ 
ವಿದುವು (ಶಮದ. ೧೩೭ ಪ್ರಯೋ) ; ಕರಿಘಟಿಯ ತೇರಿನ ನಿಡುವರಿಯ 
ಕಾಲಾಳ ಕಳವಳವಾಯ್ತು ರಣದೊಳಗೆ (ಕುವ್ಕಾದ್ರೋ. ೯-೧೨) ; ಕುಟ್ಟ 
ಕೆಡಹಿ ಕಾಲಾಳ್ಗಳನುರೆ ಬೆನ್ನಟ್ಟಿ ತಿನಿದರ (ಕಂ ನವಿ. ೩-೨೦). 
ಕಾಲಾಳು : “ಪದಾತಿಃ, ಪತ್ತಿಃ. ..ಪದಃ, ಪದಿಕಃ - ಈ ೭ ಕಾಲಾಳು* 
(ನಾಚಿರಾ. ೧೩೪) ; ಸನ್ನೆ ಸಾವಿರಕಾಲಾಳಿನ ಸತ್ತ್ವವೈ (ಸೋಮೇಶ. ೭೬); 
ಕಡುಮನದ ಕಾಲಾಳು ಕಣ್ಣಿದುದು ಖಡುಗಧಾರೆಯನು (ಕುವ್ಕಾದ್ರೋ. 
೬-೩೯) ; ಕಾಲಾಳು ಪವುಜು ಮುರಿದು ವಾರುವಗಳ ಸಾಲೆಯೊಳು ಮಲಕಿ 
ಗೊಂಡವಾಗ (ಕಂನವಿ. ೩-೮೨). [ಕಾಲ್‌ + ಅಳ್‌] 

ಕಾಲಾಳು "ಕಾಲಾಳ್‌' ಕೋ. 

ಕಾಲಾಳುಗೂಡು (ಕ್ರಿ).. ಕಾಲಾಳುಗಳನ್ನು ಹೊಂದಿರು; ಪದಾತಿ 
ಗಳಿಂದ ಕೂಡಿರು : ತೇಜಿಗಳಾರು ಸಾವಿರ... ನಿಕರದ ಕರಿ ಕಾಲಾಳು 
ಗೂಡಿದೆ ಪೌಜಿಯ ಕಲಾಸಖಾನೆ ತೋಜಾದನು (ಕಂನವಿ. ೧೧-೮೮), 

[ಕಾಲಾಳು (೮ ಕಾಲಾಳ್‌) 4 ಕೂಡು] 

ಕಾಲಿ, ಕಾಳ್ಕಿ (ನಾ). ೧. ದುರ್ಗೆ; ಪಾರ್ವತಿ : ಕಾಲಿ[ಪಾಕಾಂ. ಶೂಲಿ] 
ಸೂಡಿದ ಪುಷ್ಪಮಾಲೆಯಂ ದುರ್ನಾಸ ಲೋಲಮನಿನಿ ಕುಡೆ (ಭಾವಚಂ., 
೩-೧೦), ೨. ಕಪ್ಪು ಬಣ್ಣದವಳು ; ಕರಿಸಿ, ಕಾಳ್ಕಿ : ೧. “ರುದ್ರಾಣೀ, 
ಶರ್ವಾಣೀ, ಕಾಳೀ. .. ಮೇನಕಾತ್ಮಜಾ-ಈ ೨೧ ಗೌರಿದೇವಿಯ 
ಪೆಸರ್‌* (ಹಲಾಯು. ೪-೧೫-೧೬) ; ಕಾಲಿ ಕಾನಾಲಿಗೆ ಮದೆಂ ದೇವ 
ಗಜಕೆ .. . ತೊಡವಾಗಿರೆ (ಜೈಮಿಭಾ. ೧೪-೧೪). ೨. ಮಲ್ಲಣ್ಣನ ಹೆಂಡತಿ 
ಳೆಸಿ, ಪೆಸರು ಕೆಂಸಿಯಾಧರೂ ಬಣ್ಣದಲ್ಲಿ ಮಾತ್ರ ಕಾಳಿ (ಮಲ್ಲಿ. ೯). 


ಕಾಲಿಂಗ 


೩. ರಕ್ತಪಾನದಲ್ಲಿ ಆಸಕ್ತಿಯಿರುವ ಒಂದು ಬಗೆಯ ದೇವತೆ; 
ರಣಮಾರಿ: ಹೋಳೆರಡ ಬಿಸಾಡೆ ರಣದಲಿ ಕಾಳಿ ಕಂಕಾಳಿಯರು 
ದಣಿದರು (ಕೌಶಿರಾ. ೨೦-೩೪). [ಸಂ. ಕಾಲೀ] 
ಕಾಲಿಂಗ, ಕಾಳಿಂಗ (ನಾ). ೧. ಕಲಿಂಗದೇಶ. ೨. ಕಲಿಂಗದ ಜನ. 
೩. ಕಲಿಂಗದ ರಾಜ. ೪. ಆನೆ. ೫. ಕರಿಯನಾಗ; ಕೃಷ್ಣಸರ್ಪ. 
೬. ಕಲಿಂಗದೇಶದ ಒಂದು ಮಹಾ ವಿಷಸರ್ಪ. "ಕಾಲಿಂಗ 
ಮರ್ದನ? ಪರಾ. ೩. ಕಲ್ಲಂಗಡಿ ಹಣ್ಣು. ೮. ವಿಷದ ಸಸ್ಯ. 
ಕಾಳಿಂಗ: ೫. “ತನುವಿನಲಿ ಕಪ್ಪಿರಲು ಕಾಳಿಂಗನಕ್ಕು (ಮಂಗರಾ. 
೧೧೯-೪). ೬. ಹತ್ತಿ ತುಳಿದ ಕಾಳಿಂಗನ ಹೆಡೆಗಳ ಅಹಂಕಾರ ಹಿಳಿದು 
(ನೆಲಮು. ೩೯). ೭. ಮಾಗಧ ಮರಿಚಂ ಸೈಂಧವ ನಾಗರ ಕಾಳಿಂಗಮಿಂಗು 
ಸರುಷಪದೊಳ್‌ ಸಂಯೋಗಂಗೆಯ್‌ (ಅಶ್ವಶಾ. ೧೧-೨೧). [ಸಂ.] 
ಕಾಲಿಂಗಮರ್ದನ, ಕಾಳಿಂಗಮರ್ದನ (ನಾ). ಕಾಳಿಂಗ ಸರ್ಪವನ್ನು 
ಮರ್ದಿಸಿದವನು ; ಕೃಷ್ಣ: (ಕಿ). ಕಾಳಿಂಗೆಮರ್ದನ : ಕಾಳಿಂಗ 
[ಸಾಕಾಂ. ಕಾಳಿಯ] ಮರ್ದನ ಕೃಷ್ಣಗೆ ಪೇಳೆ ಗೋಪಮ್ಮ ಬುದ್ಧಿಯ 
(ಪುರಂದ. ೩-೧೪೬-೧). [ಕಾಲಿಂಗ + ಮರ್ದನ) 
ಕಾಲಿಂದಿ, ಕಾಳಿಂದಿ (ನಾ): ೧. ಯಮುನಾ ನದಿ: ಕಾಲಿಂದಿಯ 
ನಮರಾಪಗೆ. . .ಫೋಲ್ತಿರೆ ಕಾಲದ ಮರ್ವುರ್ಪಿ ಪರ್ವಿತುರ್ವೀತಳಮಂ 
(ಪುಸ್ಪಘು. ೮-೧೦೦). ಹಾಳಿಂದಿ: ೧, *ಕಾಳಿಂದಿ ದಿನಕರಾತ್ಮಜೆ 
ಯಮಾನುಜೆಯೆನಲು ಯಮುನೆಯಳ್ಕುಂ೫ (ಮಂಗರಾ. ೧೨೨-೧೧) ; 
ಮಂದಾಕಿನಿ ಪರಿದಾ ಕಾಳಿಂದಿಯೆಗೆತ್ತಾದಮಲ್ಕಿ ಜಂದಂ ಕೊರಲಂ 
ಬಂದಪ್ಪಿರ್ದಳೊ ಪೇಟಕಿಂಬಂದದಿನೆಸೆದತ್ತು ಹಾರಮಾ ಕಾಮಿನಿಯಾ 
(ಕಾದಂಪೂ. ೪೮) ; ತೆಕ್ಕನೆ ಶೀವಿ ಬಂದ ಕಾಳಿಂದಿಯಂ ಕಂಡು (ಜಗವಿ. 
೩-೯ ವ). ೨. [ಸಂಗೀತ] ಒಂದು ಬಗೆಯ ರಾಗ: ಕಾಶಿ... 
ಕಾಳಿಂದಿ .. . ಎಂಬ ಮೂವತ್ತುನಾಲ್ಕು 'ರಾಗಂಗಳೇ ಭಾಷಾಂಗದಿಂದ 
ಪುಟ್ಟ ದವು (ವಿವೇಕ. ೨೩೪). [ಸಂ.' ಕಾಲಿಂದೀ] 
ಕಾಲಿಂದಿವೈರಿ, ಕಾಳಿಂದಿವೈರಿ (ನಾ). ಕಾಲಿಂದಿಯ ಶತ್ರು; ಬಲ 
ರಾಮ: (ಕಿ). ಕಾಳಿಂದಿವೈರಿ : “ನೀಲಾಂಬರಂ ರೇವತೀಶಂ ಹಲಾ 
ಯುಧಂ ಕಾಳಿಂದಿವೈರಿ. . . ರಾಮನೆನಲು ಬಲನಕ್ಕು* (ಮಂಗರಾ. 
೭-೨೧). [ಕಾಲಿಂದಿ + ವೈರ) 
ಕಾಲಿಂದಿಸಹಜಾತ, ಕಾಳಿಂದಿಸಹಜಾಶ (ನಾ). ಕಾಲಿಂದಿಯ 
ಸಹೋದರ ; ಯಮ: (ಕಿ). ಕಾಳಿಂದಿಸಹಜಾತ : “ಪ್ರೇತಪತಿ 
ಸಮವರ್ತಿ ಮೃತ್ಯು ಕಾಳಿಂದಿಸಹಜಾತಂ ಯಮಂ . . . ಕೃತಾಂತ 
ನಕ್ಳುಂ ೫ (ಮಂಗರಾ. ೧೫-೧೦). (ಕಾಲಿಂದಿ + ಸಹಜಾತ] 
ಕಾಲಿಂದೀಕರ್ಸಣ, ಕಾಳಿಂದೀಕರ್ಷಣ (ನಾ). ಹೆಲಾಯುಧದಿಂದ 
ಯಮುನಾನದಿಯ ಪ್ರವಾಹವನ್ನು ಎಳೆದವನು; ಬಲರಾಮ:(1). 
ಕಾಳಿಂದೀಕರ್ಷಣ : “ಬಲದೇವ . . . ಕಾಳಿಂದೀಕರ್ಷಣಃ ... 
ಹಲಾಯುಧಃ - ಈ ೧೮ ಬಲದೇವನ ಪೆಸರ್‌* (ಹಲಾಯು. ೬-೨೯,೩೦), 
[ಸಂ. (ಕಾಲಿಂದೀ * ಕರ್ಷಣ)] 
ಕಾಲಿಂದೀಭೇದನ (ನಾ). - ಕಾಲಿಂದೀಕರ್ಷಣ : (9). 
(ಸಂ. (ಕಾಲಿಂದೀ + ಭೇದನ)] 
ಕಾಲಿಂದೀಸೋದರೆ, ಕಾಳಿಂದೀಸೋದರ (ನಾ). ೬ ಕಾಲಿಂದಿ 
ಸಹಜಾತ: (8). ಕಾಳಿಂದೀಸೋದರೆ : ಏಕಾಂಗದಿಂ ಯುದ್ಧ 
ಕೇಳಿಗೆ ಬಂದ ಕಾಳಿಂದೀಸೋದರನಂ ನೋಡಿ (ಜಗವಿ. ೭-೨೫). 
[ಸಂ. (ಕಾಲಿಂದೀ*- ಸೋದರ)) 
ಕಾಲಿಕ (ಗು). ೧. ಕಾಲಕ್ಕೆ ಸಂಬಂಧಿಸಿದ. ೨. ಆಯಾ ಕಾಲಕ್ಕೆ 


೧೭೫೮ 


3 


10 


25 


80 


40 


ತಕ್ಕ; ಸಮಯೋಚಿತವಾದ; ಸಂದರ್ಧೊೋ ಚಿತನಾದ.|. 


ಕಾಲಿಡು 


(ನಾ). ೩. ಆಯಾ ಕಾಲಗಳಲ್ಲಿ ಮಾಡುವ ಸಂಧ್ಯಾವಂದನೆ, 
ಶ್ರಾದ್ಧ ಮೊದಲಾದ ಧಾರ್ಮಿಕ ಕರ್ಮ: ದೈಶಿಕ ಕಾಲಿಕತ್ರಯಗಹನ 
ಕರ್ಮಗಳುಂಟು (ಹಸಾರ. ೯-೪). "ಸಕಾಲಿಕ? ಪರಾ. (ಸಂ.] 

ಕಾಲಿಕಾದೇವಿ, ಕಾಳಿಕಾದೇವಿ (ನಾ). ದುರ್ಗಾದೇವಿ: (೪). 
ಕಾಳಿಕಾದೇವಿ: ಊರಮುಂದೆ ಕಾಳಿಕಾದೇವಿಯ ಗುಡಿ ಇದೆ (ರೂಢಿ). 

(ಸಂ. (ಕಾಲಿಕಾ + ದೇನಿ)) 

ಕಾಲಿಳೆ, ಕಾಳಿಕೆ (ನಾ). ೧. ಕಪ್ಪು; ಕತ್ತಲೆ: ಧರೆಗೆ ಗಗನಕೆ 
ಕಾಳಿಕೆಯ ಪಸರಿಸಿತು ಜೋದರೆ ಕೋದ ಶರಜಾಲ (ಕುವ್ಯಾಭೀ. ೯-೮೪) ; 
ಮಾಳಿಗೆ ಮನೆಯ ಕಾಳಿಕೆಯೊಳಗೆ ಹೂಳಿದ್ದ ವಸ್ತು ಇದೇನಯ್ಮಾ ? 
(ಸಿದ್ಧೇವ. ೪೨೧) ; ಬೆಸುವ ಮೇಘದ ಕಾಳಿಕೆಯ ಖಂಡಿಸುವ ಮಿಂಚಿನ 
ಸಂಚರದ (ತೊರರಾ. ೪-೬-೬). ೨. ಮಾಲಿನ್ಯ; ಕುಂದು; 
ದೋಷ: ನೀರದ ಮಾಲಿಕೆಯಿಂ ತೊಲಗಿದ ಶಶಿ ಕಾಲಿಕೆಯಿಂ ಬೇರ್ಪಟ್ಟ 
ಕನಕಮಿರ್ಪಂತಿರ್ದಂ (ಪಂರಾಮಾ. ೧೬-೮೧). ೩. ಮೋಡಗಳ ಗುಂಪು; 
ಮೇಘಾವಳಿ : (೪). ೪. ತುಕ್ಕು; ಕಿಲುಬು. ೫. ದುರ್ಗೆ; 
ಪಾರ್ವತಿ. ಕಾಳಿಕೆ: ೧. ಅರಳುಗಂಗಳ ಬೆಳಗಿನಲಿ ತಮವಿರುಳು 
"ಬೀತುದು ಚೆಸುವುದಾಗಲೆ ಕುರುಳ ಕಾಳಿಕೆಯಿಂದ ತತ್ಕಾಂತಾ 
ಕದಂಬದಲಿ (ಕುವ್ಯಾಆ. ೧೧-೨೭) ; ಕಾಳಾಗರು ಧೂಪಧೂಮದ ಇಳಿಕೆ 
ಮೇಲೆದ್ದು ನಭಕ್ಕೆದಿತಾಗ (ಗೋಮಟೀ. ೫-೯೩) ; ಸೂರ್ಯಮಂಡಲದ 
ಸುತ್ತಲೂ ಕಾಳಿಕೆ ಕಾಣಿಸಿಕೊಂಡಿತು (ರಾಜಸೂ. ೬೫). ೨, ಕುದಿಯಿಸುವು 
ದೆಣ್ನೆಯಿಂ ಮುಂ ತದುಕಿಂ ಗುಗ್ಗುಳದಿನಕ್ಕೆ,.. ಆ ತೈಲದೊಂದು 
ಕಾಳಿಕೆ ಕಿಡುಗುಂ (ಲೋಕೋಪ. ೭-೧೩) ; ತದ್ವನಿತೆಯ ಹೃದಯದ 
ಕಾಳಿಕೆಯೆನೆ ಸೊಗಯಿಸಿದತ್ತು ಮೇಚಕತೆ ಚೂಚುಕದೊಳ್‌ (ಚಂದ್ರಪು. 
೭-೪೬) ; ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಒರೆ ಬಣ್ಣಕೆ 
ತಂದೆನ್ನ ಪುಟವಿಕ್ಕಿ ನೋಡಯ್ಯಾ (ಬಸವ. ೨೫೧) ; ಹಿಂದೊಮ್ಮೆ ಅವನ 
ಪ್ರಣಯದಲ್ಲಿ ಸಂಶಯ ಬಂದಿತ್ತು, ನಿಜ, ಆದರೆ ಆ ಶಂಕೆ ಬಂದಂದೇ 
ಆದರ ಕಾಳಿಕೆಯೂ ಕಳೆದುಹೋಗಿತ್ತು (ರೂಪಸ. ೩೯). ೪. “ಲು 
ಬೆಂದೆನೆ ಕಾಳಿಕೆ (ಕವಿಕಂ. ೧೯೭) ; *ಕಾಳಿಕೆ - ಕಾಲಿಕಾ ಐ ಕಿಲುಬ. * 
(ತದ್ಭಕೋ. ೭). [ಸೆಂ. ಕಾಲಿಕಾ) 

ಕಾಲಿಕ್ಸು (ಕ್ರಿ).-ಕಾಲಿಡು: ಉಕ್ಕಿದುದು ಕಡುಶೋಕರಸ ಕಾಲಿಕ್ಕಿತಗ್ಗದ 
ಮಜವೆ (ತೊರರಾ. ೬-೪೭-೩೮); ನೀಲನು ಈ ಮೊದಲೆ ಪಶ್ಚಿ ಮಾಭಿ 
ಮುಖವಾಗಿ ಕಾಲಿಕ್ಕಿದ್ದನು (ಬಂಗಾಹೆ. ೧೫). [ಕಾಲ್ಡ್‌ * ಇಕ್ಕು] 

ಕಾಲಿಗೆ (ನಾ). ಭೂಮಿಯ ಲ್ಲಿ ವರ್ಷ.ವರ್ಷ ಅದೇ ಬೆಳೆಯನ್ನು 
ತೆಗೆಯದೆ ವರ್ಷಕ್ಕೊಂದು ಬೆಳೆಯನ್ನು ಬದಲಿಸುವಿಕೆ; ಸರದಿ 
ಬೆಳೆ; ಅವರ್ತನ ಪೈರು, ಮೂರುವರ್ಷದವರೆಗೂ ಗೋಧಿಯನ್ನು 
ಬಿತ್ತಬೇಕು. ಈ ಪ್ರಕಾರ ಕಾಲಿಗೆಯನ್ನು ಮಾಡುತ್ತ ಹೋಗಬೇಕು 
(ಕೃಷಿಪ್ರ. ೮೩) ; ತೈಲಧಾನ್ಮದ ಕಾಲಿಗೆ, ಕಡಲಿಯ ಕಾಲಿಗೆ ಈ ಎರಡೂ 
ಕೂಡಿ ಮುಂದಿನ ವರ್ಷಕ್ಕೆ ಗೊಬ್ಬರದ ಹಾಗೆ ತ್ರಾಣವಾಗುವುದು 
(ಕೃಹಿಪ್ರ. ೪೬). (?] 

ಕಾಲಿಡು (ಕ್ರಿ). ಹೆಜ್ಜೆಯಿಡು; ನಡೆ; ಸೇರು; ಪ್ರವೇಶಿಸು: ಶತದಳಾಯ 
ತಲೋಲ ದೃಗುದೀಧಿತಿಗಳಲ್ಲಿಯೆ ಸಿಕ್ಕಿ ಕಾಲಿಡಲಟಿಯದೋರೆಂತೆ 
ರತೀಶನೆಸುವ ನಿಶಾತಮಾರ್ಗಣ ಹತಿಗೆ ಗುಜಕಿಯಾದೆನು (ಬಸಪು. 

ತಿಂತಿಣಿಯ ರಘುವರಚರಿತೆಯಲಿ ಕಾಲಿಡಲು ತೆರಪಿಲ್ಲ 

(ಕುವ್ಯಾಆ. ೧-೧೭); ಪುರುಷರಿಹ ಯೇಕಾಂತ ಸೆಜ್ಜೆ ವನೆಗೆ ಉಲಿಡ 
ಲೃಂಜುವೆಂ (ನವಮೋ. ೯-೨೪) ; ಕಾಲಿಡಲ್ಯಾ ಶಿಲೆಯೊಳಾ ತುರಂಗದ 
ಖುರಂ ಹೀಲಿಸಿತು (ಚೈಮಿಭಾ. ೧೦-೧೧) ; ಸಂಜೆ ಕಾಲಿಟ್ಟಿತು 
(ಯೋಧಪು. ೬೯). [ಕಾಲ್‌, + ಇಡು] 


೪೦-೭) ; 


ಕಾಲಿಮೆ 


ಕಾಲಿಮೆ, ಕಾಳಿಮ್ಕ ಕಾಳಿಮೆ (ನಾ). ೧. ಕಪ್ಪು. ೨. ಕರೆ; ಕಲೆ; 
ಕಳಂಕ :' ಕಾನುದ ಕೃತಿಯಾಗಿದ್ದರೆ.. . ಜಹಾಂಗೀರನಿಗೆ ಈ ಕಾಲಿಮೆ 
ಅಂಟಿದೆ RS (ui ವ: ಕಾಳಿಮ : ೧. ಎಸೆಗುಂ 
ಕುಚಭರ ಚೂಚುಕಯುಗಳ ಕಾಳಿಮಂ ದೇವಕಿಯಾ (ಜಗವಿ. ೨-೯೨); 
ಕಜ್‌ದುವು ಕಾಳಿಮಮಂ ಕಜ್‌್‌ದುವು ಮಿಂಚಂ ಬಲಕಿಕ್ಕೆ (ಚಂದ್ರಪು. 
೪-೩೮) ; ಕಾಳಿಮದ ಕೂಟಮೆನಗಿಲ್ಲ (ಜೈಮಿಭಾ. ೧೮-೧೪). ಕಾಳಿಮೆ: 
೧. ಹರಿಯ ಕಾಳಿಮೆಯ ವಿಷಜೆ ಕರ್ಬುರವ ... ಎಳೆದುಕೊಂಡೊಡ 
ಗೂಡಿ ತುಳಿದು ಹಿಳಿದಬುಜಜಂ ಬೆಳಗು ಮುಳುಗಲು ಬಳಿದನೋ 
ಬಯಲನೆಂದೆಸಿಸಿ (ಸಿದ್ದರಾ. ೭-೩೭); ಮನಸ್ಸಿನ ಮೇಲೆ ಕವಿದಿದ್ದ ಕಛೇರಿ 
ಯಂತ್ರದ ಕಾಳಿಮೆ ತನ್ನಿಂದ ತಾನೇ ಕೊಚ್ಚಿಹೋಯಿತು (ಕ್ರೇಷ್ಮಪ್ರ 
೨೨೨), (ಆ ಸಂ. ಕಾಲಿಮನ್‌] 

ಕಾಲಿಯೆಮ್ಮ (ನಾ). ಒಬ್ಬಾತನ ಹೆಸರು: ಪೂಲಿಯೂ ಕೊಜ್ಸಯೂ 
ಕಾಲಿಯಮ್ಮನೂ ಇಲ್ಲು ಕೊಟ್ಟಿ ರ್‌ (ಎಳ. ೪111, ಸೊರಬ. ೨೨-೧೧; 800). 

[ಕಾಲಿ? + ಅಮ್ಮ) 

ಕಾಲಿರಿಸು (ಕ್ರಿ). - ಕಾಲಿಡು: ಮನೆಯೊಳಗೆ ಕಾಲಿರಿಸಿದ ಕೂಡಲೇ 
ಅದೇ ಮಾತು (ನಿರ್ದೋಪಿ. ೧೫). [ಕಾಲ್‌ + ಇರಿಸು] 

ಕಾಲಿಲಿ (ನಾ). ಕಾಲಿಲ್ಲದವನು; ಹೆಳವ: “ಕುಂಟ, ಹೆಳವ, ಕಾಲಿಲಿ” 
(ಕಂನುಹು. ೮೧). "ಪಲ್ಸಿಲಿ? ಪರಾ. [ಕಾಲ್‌ + - ಇಲ್ಲಿ] 

ಕಾಲಿವೆ "ಕಾಲ್ವಾಯ್‌ ನೋ. 

ಕಾಲೀನ (ಗು). - ಕಾಲಿಕ. ೧. "ತತ್ಕಾಲೀನ' ಪರಾ. 

ಕಾಲೀಯಕ (ನಾ). ಅಗರುಚಕ್ಕೆ ; ಅಗರುಗಂಧ. 

ಕಾಲು, "ಕಾಲ್ಕ್‌' ನೋ. 

ಕಾಲ್ಕು "ಕಾಲ್ಕ್‌' ನೋ. 

ಕಾಲ್ಕು "ಕಾಲ್ಕ್‌' ನೋ. 

ಕಾಲುಂಗೆರ 'ಕಾಲುಂಗುರ' ನೋ. 

ಕಾಲುಂಗಾರೆ (ನಾ). (?): ಈ ದಂಡಿನ ಕಾಲುಂಗಾರೆಯವರೂ ಬಾಣ 
ಕಾರರೂ, ಕಳ್ಳಸಿಪಾಯಿಗಳಿಗೂ . . . ದೇಶವನ್ನು ಹೊಕ್ಕು ದೊಂಬಿ 
ಮಾಡಲುಪಕ್ರಮಿಸಿದರು (ಬಖೈರು. ೧೪). [?) 

ಕಾಲುಂಗುರ, ಕಾಲುಂಗರ (ನಾ). ಹೆಂಗಸರು ಕಾಲುಬೆರಳಿಗೆ ಇಟ್ಟು 
ಕೊಳ್ಳುವ (ಬೆಳ್ಳಿಯ) ಉಂಗುರ; ಕಾಲುಸುತ್ತು; ಸುತ್ತುಂಗುರೆ : 
ನೆರೆದು ಪಳಂಚುವ ಕಾಲುಂಗುರೆದ ರವಂ (ಗಿರಿಕ. ೭-೫೧); 
ಪೂಗಳಂ ಕೆದಣಕೆ ಕಾಲುಂಗುರಗಳೊದಟಕ (ಚೆಬತು. ೫-೧೦); 
ಹೊನ್ನ ಕಾಲುಂಗುರವನಿಕ್ಕಿದರು (ಕಂನವಿ. ೨೪-೨೩1 ; ಉಂಗುರರವ 
ಕೇಳಿ ಕಾಲುಂಗುರ. ರವ (ನಿಸೀಗೀ. ೧೧೯-೧). ಕಾಲುಂಗರ: 
ಕಾಲುಂಗರಗಳನಂದುಗೆಯ ಮುದ್ರಿಕೆ ಜಾಲ ಕೀಲಣಿಗಡಗೆ ಕೆಯ್ಕೂ ಲಾ 

[ಕಾಲ್‌ * ಉಂಗುರ] 


[ಸೆಂ.] 
[ಸಂ.) 


ಮುಡಿ 
ಬಿರುದಿನ 


(ವರ್ಧಸಾಂ. ೫-೬೧). 
ಕಾಲುಕಟ್ಟು, "ಕಾಲ್ಕಟ್ಟು' ನೋ. 
ಕಾಲುಕಟ್ಟುು "ಕಾಲ್ಲಟ್ಟು' ನೋ 
ಕಾಲುಕಡಗ "ಕಾಲ್ಲಡಗ' ನೋ 
ಕಾಲುಕಣ್ಣಿ "ಕಾಲ್ಗಣ್ಣಿ' ನೋ. 
ಕಾಲುಕೀಳು ಹಾಲನು” ನೋ. 
ಕಾಲುಕುಪ್ಪುಸ " ಕಾಲ್ಗುಪ್ಪಸ' ನೋ. 
ಕಾಲುಕುಬುಸ ಕಾಲ ತ. ನೋ 
ಕಾಲುಕೆಡು "ಕಾಲ್ಗೆಡು' ನೋ. 
ಕಾಲುಕೆದರು "ಕಾಲ್ಕೆದರು? ನೋ. 
ಕಾಲುಕೆರೆ "ಕಾಲೈರೆ' ನೋ. 


೧೭೫೯ 


20 


ಶಿ 


ಕಾಲುಗೊಲೆ 


ಕಾಲುಕೊರಡು (ನಾ). ಕಾಲಿನ ಕೆಳಗೆ ಕಟ್ಟಿ ಕೊಳ್ಳುವ ಮರದ 
ಹಲಗೆ: “ನೀರ್ಗಲ್ಲಿನ ಮೇಲೆ ಓಡಾಡಲು ಅನುಕೂಲಿಸುವ ಒಂದು 
ತೆರದ ಕಾಲುಕೊರಡು 7 (೯೦೧-೦೫೮೯. ಇಂಕನಿ). 
[ಕಾಲು (ಆ ಕಾಲ್ಕ್‌) * ಕೊರಡು] 
ಕಾಲುಕೊಳೆಗೆ (ನಾ). (ಕುದುರೆಯ) ಕಾಲಿನ ಗೊರಸು; ಖುರ 
ಪುಟ: ರಥಾಶ್ವಗಳು ಕಾಲುಕೊಳಗಗಳನ್ನು ಭೂಮಿಯಲ್ಲಿರಿಸದ ಹಾಗೆ 
ಕಡಿನಾಣವನ್ನು ಹಿಡಿದು ರಥವನ್ನು ನಡೆಸುವೆನು (ಕೃವಾವಿ. ೭೫). 
[ಕಾಲು (ಆ ಕಾಲ್ಕ್‌) * ಕೊಳಗ (೮ ಕೊಳಗು)] 
ಕಾಲುಗಂಟು (ನಾ). (ಕಾಲಿನ) ಹರಡು; ಮಣಿಗಂಟು: ಕಾಲು 
ಗಂಟನ ಮೇಲೆ ಎದ್ದಿದ್ದ ಎಕ್ಸಿಮಾವನ್ನು ತುರಿಸಿಕೊಂಡ (ಪ್ರಶ್ನೆ. ೨). 
[ಕಾಲ್ಕು (ಆ ಕಾಲ್ಡ್‌) * ಗಂಟು] 
ಕಾಲುಗಗ್ಗರ (ನಾ). ಕಾಲಲ್ಲಿ ತೊಡುವ ಕಡಗ; ನೂಪುರ: ನವರತ್ನಗಳ 
ಕಾಲುಗಗ್ಗರ ಫೊಂಗೆಜ್ಜೆ ಕಿವಿಯ ಮುತ್ತಿನ ಕುಚ್ಚುಗಳ (ಕಂನವಿ. ೨೩-೯೦). 
[ಕಾಲ್ಕು (ಆ ಕಾಲ್‌) * ಗಗ್ಗರ] 
ಕಾಲುಗಚ್ಚು " ಕಾಲ್ಗರ್ಚು' ನೋ. 


ಕಾಲುಗಚ್ಚು ಗೊಳ್‌ " ಕಾಲ್ಲಚ್ಚು ಗೊಳ್‌? ಕೋ. 


ಕಾಲುಗಣ್ಣಿ” 'ಕಾಲ್ಗಣ್ಣಿ? ನೋಟ್‌ 

ಕಾಲುಗವುಸು (ನಾ). “ಪಾದಗಳಿಗೆ (ಬೆಚ್ಚಗಿರುವುದಕ್ಳಾಗಿ ಉಪಯೊಗಿ 
ಸುವ) ಹೊದಿಸುವ ಆವರಣ; ಹೊದಿಕೆ? (Foot-muಣೆ. ಇಂಕನಿ). 

[ಕಾಲ್ಕು (ಆ ಕಾಲ್‌) * ಗವುಸು] 

ಕಾಲುಗಾಡಿ (ನಾ). ಕಾಲಿನಿಂದ (ತುಳಿದು) ನಡೆಯಿಸುವ ಗಾಡಿ; 
ಬೈಸಿಕಲ್ಲು: : ಕಾಲುಗಾಡಿಗಳ ಮೇಲೆ ಕುಳಿತು ತಿರುಗುವುದು... 
ಬಹುವಿಘಾತಕವದೆ (ಬ್ರಹ್ಮಜೀ. ೧೭೬); ಹಳ್ಳಿಯವರು ಬೈಸಿಕಲ್ಲಿಗೆ 

ಕಾಲುಗಾಡಿ ಎಂತಲೂ, ನಿದ್ಮು ಚ್ಛ ಕ್ತಿ ಎಂದು ಹೇಳುವ ಬೆಳಕಿಗೆ ತಂತಿಯ 
ದೀಸ ಎಂತಲೂ ಹೇಳುವುದನ್ನು. ಕೇಳಿದ್ದೇನೆ (ಕಒಸಾ. ೩೦). 
[ಕಾಲ್ಕು (ಆ ಕಾಲ್ಕ್‌;) * ಗಾಡ್ಮಿ) 

ಕಾಲುಗಾಲು (ನಾ). ಖಡ್ಗದ ವರಸೆಯಲ್ಲಿ ನಿಲ್ಲುವ ಒಂದು ವಿಧಾನ: 
ಎರಡು ಕಾಲನ್ನು ಶೀಘ್ರವಾಗಿ ನೀಡಿ ಬಲಗಾಲನ್ನು ಎಡಗಾಲ ಮೇಲೆ 
ಚಾಚಿ... ಭೂಮಿಯಲ್ಲಿರಿಸಬೇಕು. ಈ ಸಾಧನೆಯ ಹೆಸರು ಕಾಲಾಗೆ 
ಕಾಲುಯೆಂದು, ಕಾಲಾಗೆಕಾಲನೆಯೆರಡು ಬಾರಿಯಿಂದೆ ಕಾಲುಗಾಲು 
ಯೆಂದು ಹೇಳುತ್ತಾರೆ (ಖಡ್ಗಟೀ. ೪-೨೨). 

[ಕಾಲು (ಆ ಕಾಲ್‌) + ಕಾಲ್ಕು (ಆ ಕಾಲ್‌,)] 

ಕಾಲುಗಾಹು "ಕಾಲ್ಗಾಪು' ನೋ. 

ಕಾಲುಗುಣ ಕಾಲ್ಗುಣ] ನೋ. 

ಕಾಲುಗುರ್‌, ಕಾಲುಗುರು (ನಾ). ಕಾಲ್ಬೆರಳಿನ ಉಗುರು, ನಖ: 
ಮೃಗನೇತ್ರೆಯ ತೊಳಗುವ ಗುಗ ನೂಪುರದ ಪೊಳೆವ ವಜ್ರಂಗಳ 
ಇಾಂತಿಗಳಡರೆ (ಮಲ್ಲಿಪು. ೩-೯೫); ಇಟಗುನುನ ಹೂಗಿಯುನ, ಸೆಳ್ಳು 
ಗುರದಂತೆ (ಧರ್ಮಾಮ್ಯ. ೧೧-೧೮೬); ಕಾಲುಗುರ್ಗಳಿನೆನಸುಂ 
ಕಣ್ಗೊಳಿಪ ನಿಡಿಯ ಮೆಲ್ಲಡಿಯಹಳಾ (ಕಬ್ಬಿಕಾ. ೭೪). ಕಾಲುಗುರು: 
ಉಪರಿಚರ ವಸುರಾಯನು ಕೋಲಾಹಲಪರ್ವತೆಮಂ ಕಾಲುಗುರಿನಿಂದ 
ವಂದು ಯೋಜನ ದೊರ ಹಾರಿಸಲಿಬ್ಬವೆ (ಸೌಗಂಧಿ. ೩೫-೨೦). 

[ಕಾಲ್‌, * ಉಗುರ್‌) 

ಕಾಲುಗೆಡಿಸು "ಕಾಲ್ಗೆಡಿಸು' ನೋ. 

ಕಾಲುಗೆಡು "ಕಾಲ್ಗೆಡು' ನೋ. 

ಕಾಲುಗೊರಸು "ಕಾಲ್ಗೊರಸು' ನೋ. 

ಕಾಲುಗೊಲೆ "ಕಾಲ್ಗೊಲೆ' ನೋ. 


ಕಾಲುಚಾಚು 


ಕಾಲುಚಾಚು (ಕ್ರಿ). ೧. ಕಾಲನ್ನು ನೀಡು ೨. (ಆಲಂ) ಕಾಲಿಡು; 
ಪ್ರವೇಶಿಸು: ಶಿಕ್ಷಣದ ಎಲ್ಲ ವಿಷಯಗಳಲ್ಲಿ ಕಥೆ ಕಾಲು ಚಾಚತೊಡಗಿದೆ 
(ಕಥಕ. ೧೭). ೩. (ಆಲಂ) ಆರಾಮವಾಗಿರು; ವಿರಾಮವಾಗಿರು : 
ಸುಖನಾಗಿ ಕಾಲುಚಾಚಿ ಸಂಸಾರ ಮಾಡಬಹುದಿತ್ತು (ಹೊಸಕ್ಷಿ, ೨೪೮). 
[ಕಾಲು (೮ ಕಾಲ್‌]) * ಚಾಚು] 
ಕಾಲುಚೀಲ "ಕಾಲ್ವೀಲ' ನೋ. 
ಕಾಲುಜರಸು (ನಾ). ದನಗಳಿಗೂ ಕುರಿಗಳಿಗೂ ಬರುವ ಕಾಲ 
ಹೆಣ್ಣು : “(ದನಗಳಿಗೂ ಕುರಿಗಳಿಗೂ ಬರುವ) ಕಾಲುವ್ರಣದ ರೋಗ; 
ಕಾಲುಜರಸು ? (೯೦೦೬-7೦೬. ಇಂಕನಿ). [ಕಾಲ್ಕು (ಆ. ಕಾಲ್‌) 4 ಜರಸು] 
ಕಾಲುಜಾರು (ಕ್ರಿ). ೧. ಹೆಜ್ಜೆ ತಪ್ಪು ೨. (ಆಲಂ) ಅಡ್ಡ ದಾರಿಗೆ 
ಬೀಳು; ಕೆಟ್ಟದಾರಿ ಹಿಡಿ: ಸನ್ನಿವೇಶಗಳಿಗೆ ಮನೋದೌರ್ಬಲ್ಕಕ್ಕೆ 
ಬಲಿಯಾಗಿ ಹಲವು ಬಾರಿ ಅನನು ಕಾಲುಜಾರುವುದುಂಟು (ಸೋತುಗೆ. ೩. 
ಅರಿಕೆ) ; ಕ್ಷಣಿಕ ಸುಖಕ್ಕಾಗಿ ಕಾಲುಜಾರುವ ಹೆಂಗಸಿನ ಹಾಗಿರಲಾರಳು 
ಈಕೆ (ನಾಪೋಲಿ, ೨೩೪); ಮಗ ಊರಿಗೆ ಬರುತ್ತಾನೆ. ಅವನಿಗೆ ತಾನು 
ಕಾಲುಜಾರಿದ್ದು ತಿಳಿದರೆ? (ಹೊಸಕ್ಷಿ, ೫೯). 
[ಕಾಲ್ಕು (ಆ ಕಾಲ್‌) + ಜಾರು] 
ಕಾಲುಜ್ವರೆ (ನಾ). “ದನಗಳಿಗೆ ಬರುವ ಕಾಲುಗೊರಸಿನ ಕೋಗ”. 
(ಎಸಮ್ಯೆ. ೩೪, ೩೯). [ಕಾಲು (ಆ ಕಾಲ್‌) * ಜ್ವರ] 
ಕಾಲುಡಿ (ಕ್ರಿ). ಕಾಲುಮುರಿ, ಕತ್ತರಿಸು: ಕಯ್ಕೂಡಿದುಮಾಗಳೆ 
ಕಾಲುಡಿದುಂ ಬಟಲ್ಲು (ಪಂಪಭಾ, ೩-೫೮). [ಕಾಲ್ಡ್‌ * ಉಡ್ಕಿ] 
ಕಾಲುಡುಗು (ಕ್ರಿ). ಕಾಲು ಸೋತು ಹೋಗು, --ಶಕ್ತಿಗುಂದು : 
ಉರಿಯ ಪೊಯ್ಲುಗಳೊಳಂದು ಕಾಲುಡುಗಿ ಬೀಳ್ವ ಬಹು ದನುಜರಿಂ 
ಮನುಜರಿಂ (ಚೆಬಪು. ೪೬-೨೬); ಬಲೆಯೊಸ್ಸಿಹುದು ಸೊಗಯಿಸುವ 
ಸಂಜೆಗೆಂಪದರಲ್ಲಿ ಸಿಲ್ಕಿ ಕಾಲುಡುಗಿ ಸಶ್ಚಿ ಮವಾರ್ಧಿಗೆ ಮಿಗೆ ಬೀಳ್ದು 
ದೆಂಬಿನಂ (ಕುಮಾಷು. ೪-೨೦೮). [ಕಾಲ್ಡ್‌ + ಉಡುಗ್ಗು] 
ಕಾಲುತೆಗೆ "ಕಾಲ್ವೆಗೆ' ನೋ. 
ಕಾಲುತೊಡಿಗೆ (ನಾ). ಕಾಲಿನ ಆಭರಣ; ಕಾಲ್ಗಡಗ; ನೂಪುರ: 
“ಪಾದಾಂಗದಂ... ಕಾಲುಕಡಕ, ಕಾಲುತೊಡಿಗೆ? (ಸಿದ್ಧಾಂತಿ. ೧೭೫). 
[ಕಾಲ್ಕು (ಆ ಕಾಲ್‌) + ತೊಡಿಗೆ (ಆ ತೊಡುಗೆ)] 
ಕಾಲುತೊಳೆ ಕಾಲ್ದೊಳೆ' ನೋ. 
ಕಾಲುದಳ "ಕಾಲ್ದಳ? ನೋ. 
ಕಾಲುದಾರಿ "ಕಾಲ್ದಾರಿ' ನೋ. 
ಕಾಲುದೀಪ (ನಾ). ಎತ್ತರವಾದ ಹೀಠವನ್ನುಳ್ಳ ದೀಪ; 
ದೀಪಮಾಲೆ ಕಂಬ ;.ಸಮೆ (ಉಕ) : ಅವರ ಅಂಗಡಿಯ ಕಾಲುದೀಪ 
(ನೀಲಾಂಜನ)ದ ಸುತ್ತು ಎಷ್ಟು ಹಾತೆ ಸತಂಗಗಳು ಇನೆಯೋ ಅಷ್ಟೇ 
ಗಿರಾಕಿಗಳನ್ನು ಕಾಣಬಹುದು (ಸರಸ. ೨೨) ; ನಿರ್ಮಲವಾದ ಕಾಲು 
ದೀಪ, ಅದರ ಮೇಲ್ಮಡೆಯಲ್ಲಿ .. . ದೇವರ ಪ್ರತಿಮೆ (ನಿಷ್ಕಾಮ. ೭೫). 
[ಕಾಲ್ಕು (ಆ ಕಾಲ್‌) * ದೀಪ] 
ಕಾಲುದುಳಿ "ಕಾಲ್ದುಳ್ಳಿ' ನೋ. 
ಕಾಲುದೂಳಿ "ಕಾಲ್ದೂಳಿ' ನೋ. 
ಕಾಲುದೂಳು "ಕಾಲ್ದೂಳಿ' ನೋ. 
ಕಾಲುದೊತ್ತು (ನಾ). ಅಡಿಯಾಳು; ಪಾದಸೇವಕ: ಹೊಟ್ಟಿ 
ಹಸಿದುಂಡು ಕಾಮನ ಕಾಲುದೊತ್ತಾಗಿ ಬಾಳಿ ಕಾಲನ ಬಾಯಿದುತ್ತಾಗಿ 
ಸತ್ತು (ನೋಳಿಮಾ. ೧೩೨ ಪ್ರಸ್ತಾವ). 
[ಕಾಲು (ಆ ಕಾರ್ಲ್‌) * ತೊತ್ತು (ಆ ತೊಟ್ತು)] 
ಕಾಲುನಡೆ "ಕಾಲ್ನಡೆ ' ನೋ. 


೧೭೬೦ 


50 


35 


40 


ಕಾಲುಮಾಡು 


ಕಾಲುನೆಕ್ಸು (ಕ್ರಿ). ೧. ಕಾಲನ್ನು ನೆಕ್ಕು. ೨. (ಆಲಂ) (ಸ್ವಾರ್ಥ 
ಸಾಧನೆಗಾಗಿ) ಹೆರವರ ಬಳಿ ಸಾಕಿದ ನಾಯಿಯಂತೆ ವರ್ತಿಸು; 
ಹೆರವರನ್ನು ಒಲಿಸಿಕೊಳ್ಳಲು ಕೀಳುವು ಟ್ಟಿ ದ ಸೇವೆಯನ್ನು 
ಮಾಡು: ದಾಸ್ಯವೇ ಮೈವೆತ್ತಂತೆ ಕಾಲುನೆಕ್ಕುವ ಶೌನಕ ಸ್ವಭಾವ 
ಅವನಲ್ಲಿ ರಕ್ತಗತವಾಗಿ ಬಂದಿತ್ತು (ಪುನರು. ೩೩೩) ; ನೀನು ಧನವಂತರ 
ಕಾಲುನೆಕ್ಕಲಿಕ್ಯೂ ಈಗ ಹಿಂಜರಿಯಲಾರೆ (ವಿಧಿವೈ. ೩೯). 
[ಕಾಲು, (ಆ ಕಾಲ್‌) + ನೆಕ್ಕು (ಆ ನಕ್ಕು) 
ಕಾಲುಪಚ್ಚೆ (ನಾ). ಕಾಲುವೆ ನೀರಿನ ಫಸಲು; ಮಳೆಗಾಲದ 
ಪೈರು (?) : ಮರವಳಿ ಗಡ್ಡೆಯಲಿಗುಲಿ ತೆಂಗು ಮಾವು ಹಲಸು ಬಾಳೆ 
ಬದನೆ ಕಬಿನಾಲೆ ಕಾಲುಪಚ್ಚೆ ಉಪ್ಪಿನಕಾವಲೆ ಮೊದಲಾದ ಸಮಸ್ತ 
ಸುಂಕ ಸ್ವಾಮ್ಯಸುವರ್ಣಾದಾಯ ಸಹ ಸರ್ವಮಾನ್ಮ (ಎಕ. 111, ಮಳವ. 
೧೨೧-೧೬೦ ; 1424). [ಕಾಲ್ಕು (ಆ ಕಾಲ್ಡ್‌) + ಪಚ್ಚೆ?) 
ಕಾಲುಪಳ್ಳಿ "ಕಾಲ್ವಳ್ಳಿ' ನೋ. 
ಕಾಲುಪಾಯಕ (ನಾ). ಕಾಲಾಳು ; ಪದಾತಿ: ರಾಯಸದರ ರಾವುತರ 
ಕರಣಿಕೆ ಕಾಲುಪಾಯಕರನು ಜೋಯಿಸರ ನಾಯಕ ಮಕ್ಕಳುಗಳ 
ಕಳುಸಿದನು (ರಾಮ ವಿ. ೮-೧೩೦) ; ಕರಿಘಟಿಯನು ಕಲಕಿದೆ. ಹಯ 
ದೊಡ್ಡನು ಹರಹಿದ. ಕಾಲುಪಾಯಕರ ಹುರಿಯೊಡೆಯಿಸಿದನು 
(ಕುಮಾಸಾಂ. ೪೨). [ಕಾಲ್ಕು (ಆ ಕಾಲ್‌) * ಪಾಯಕ)] 
ಕಾಲುಪೆಂಡೆಯ “ಕಾಲ್ಫೆಂಡೆ' ನೋ. 
ಕಾಲುಪ್ಪರ (ನಾ). ಕಾಲಿನಷ್ಟು ಎತ್ತರ: ಹುಡಿಗೆ ಕಾಲುಪ್ಪರ 
ದೊಡ್ಡವಳಾಗಲಿಕ್ಕೆಷ್ಟು ತಡ? ಸಾಂಬಪ್ಪನಿಗೊಂದು ಚಿಂತೆ ಪ್ರಾರಂಭಿಸಿತು 
(ಮಾವಿತೋ. ೧೧). (ಕಾಲ್‌, * ಉಪ್ಪರ] 
ಕಾಲುಫಳಿ (ನಾ). ಕಾಲು ಇಡುವುದಕ್ಕೆ ಜೋಡಿಸಿದ ಹಲಗೆ ; ಕಾಲು 
ಮಣೆ: ಧೀರ ಅದರ ಕಾಲುಫಳಿಯನ್ನು ಹತ್ತಿ ಒಳಕ್ಕೆ ನುಗ್ಗಿದನು. .. 
ಮೋಟಾರು ಸಾಗಿತು (ರಕ್ತಧ್ವ. ೧೫೫). [ಕಾಲ್ಕು (ಆ ಕಾಲ್‌) + ಫಳಿ) 
ಕಾಲುಬಲ "ಕಾಲ್ಬಲ' ನೋ. 
ಕಾಲುಬಳೆ "ಕಾಲ್ಪಳೆ' ನೋ. 
ಕಾಲುಬೀದಿ (ನಾ). ಪಾದಚಾರಿಗಳಿಗೆ ಮಾಸಲಾದ ರಸ್ತೆಯ 
ಪಕ್ಕುಕ್ಕಿರುವ ಭಾಗ: ಮೆಲ್ಲನೆ ಅಡಿಗಳನ್ನಿಡುತ್ತ ಕಾಲುಬೀದಿಯ 
ಮೇಲೆಯೇ ನಡೆದಿದ್ದೆ (ಚೆಂದುಟ. ೩೫); ಕಾಲುಬೀದಿಯ ಮೇಲೆಯೆ 
ಮಲಗಿ ಅ ಇರುಳನ್ನು ಕಳೆದನು (ಭೂಮಿತಾ. ೮೪). 
[ಕಾಲ್ಕು (ಆ ಕಾಲ್ಕ್‌) * ಬೀದಿ] 
ಕಾಲುಬೀಳು "ಕಾಲ್ಬೀಳು' ನೋ. 
ಕಾಲುಬೆಳೆಸು (ಕ್ರಿ). ನಡೆ; ಹೆಜ್ಜೆಯಿಡು : ಅತೃಪ್ತ ಲಾಲಸೆಯಿಂದ 
ಅವಳು ಸೆರೆಮನೆಗೆ ಕಾಲು ಔಳೆಸಿದಳು (ಪುನರು. ೧೩೮). 
[ಕಾಲು (ಆ ಕಾಲ್‌) * ಬೆಳೆಸು) 
ಕಾಲುಬೈರಿಗೆ (ನಾ). ಕಾಲಿನಿಂದ ನಡೆಸುವ ಬೈರಿಗೆ: *ಕಾಲೊತ್ತು 
ವುದರಿಂದ ಕಂಡಿ ಕೊರೆಯಲಾಗುವ ಸಲಕರಣೆ; ಕಾಲುಬೈರಿಗೆ » 
(Foot—drill, ಇಂಕನಿ). [ಕಾಲ್ಕು (ಆ ಕಾಲ್‌) * ಬೈರಿಗೆ) 
ಕಾಲುಮಡಿ, "ಕಾಲ್ಮಡ್ಕಿ' ನೋ. 
ಕಾಲುಮಡ್ಮಿ "ಕಾಲ್ಮಡ್ಮಿ' ನೋ. 
ಕಾಲುಮಣೆ "ಕಾಲ್ಮಣೆ ನೋ. 
ಳಾಲುಮರೆ "ಕಾಲ್ಕರೆ? ನೋ. 
ಕಾಲುಮಾಡು (ಕ್ರಿ). ೧. ಮುಂದಕ್ಕೆ ನಡೆ; ಚಲಿಸು: (೪). 
೨. ಆರಂಭಿಸು: ಆ ವ್ಯಾಪಾರಕ್ಕೆ ಕಾಲು ಮಾಡಿದವನು (ರೂಢಿ). 
[ಕಾಲು (ಆ ಕಾಲ್‌) * ಮಾಡ್ಗು] 


ಕಾಲೂರಿ 


ಕಾಲೂರ್ಗೆ ಮೆಟಸು ಬೆಲ್ಲಮೆಂಬಂತೆ (ಧರ್ಮಾಮೃ. ೭-೨೨೪) ; ಕನ್ನಡ 
ಮೆನಿಪ್ಪಾ ನಾಡು ಚೆಲ್ವಾಯ್ತು ... ಕಾಲೂರ್ಗ೯ಳಿಂ ಕೆಯ್ಗಳಿಂ 
(ಕಬ್ಬಿಕಾ. ೧೯) ; ವಿಲಸಿತಾರಾಮನಿಲ್ಲದ ಕಾಲೂರ್ಗಳಾ ಇಳೆಯೊಳಿಲ್ಲೆಲ್ಲಿ 
ನೋಡಿದರು (ಕುರಾಸಾಂ. ೨-೨೯). ಕಾಲೂರ್ಕು : ಕಾಲೂರಿನ ಗಡಿ 
ಬೇಲಿಯ ದಾಟದ ಚೆನ್ನೈಗೆ ನುಡಿವನು ಪಾಟಗಳ (ನಲ್ಮೆ. ೭). 
(ಕಾಲ್‌, * ಊರ್‌] 

ಕಾಲೂರಿ "ಕಾಲೂರೆ? ನೋ. 

ಕಾಲೂರಿಗ (ನಾ). - ಕಾಲುರಿಚ: ಫೊಟಲಿಗಂ, ಕಾಲೂರಿಗಂ 
(ಭಾಷಾಧಾ. ೧೭೫ ಪ್ರಯೋ) ; ಕಾಲೂರೊಳಾದಂ ಪುಟ್ಟದಂ ಮೇಣ್‌, 
ಕಾಲೂರಿಗಂ (ಶಬ್ದಾನು. ೪೧೯ ಪ್ರಯೋ). [ಕಾಲೂರ್‌ + -ಇಗ) 

ಕಾಲೂರು, "ಕಾಲೂಟಜ್ಕು' ನೋ. 

ಕಾಲೂರ್ಕು "ಕಾಲೂರ್‌' ನೋ. 

ಕಾಲೂರೆ, ಕಾಲೂರಿ (ನಾ). ೧. ಕಾಲಿಗೆ ಆಸರೆ: *ಪಾದಾಧಾರೆ; 
ಕಾಲೂರೆ; ನಿಂತುಕೊಳ್ಳೆಲು ಬೇಕಾದ ಸ್ಥಳ; ಆಶ್ರಯ; ಆಸರೆ; ನೆಲೆ” 
(Foot-hold. ಇಂಕನಿ). ಕಾಲೂರಿ: ೨. ಕಾಲುಮಣೆ; ಪಾದ 
ಪೀಠ: (ಕಾಲನ್ನು. ಇಟ್ಟುಕೊಳ್ಳುವ) ಕಾಮಮಣೆ ; ಕಾಲೂರಿ ; ಪಾದ 
ಪೀಠ (೫001-6001. ಇಂಕನಿ). [ಕಾಲ್‌, + ಊರೆ] 

ಕಾಲೂಹೆ (ನಾ). ಕಾಲಿಡಬೇಕಾದ ಸ್ಥಳವನ್ನು ಊಹಿಸುವುದು ; 
ಕಾಲುಗಳಿಂದ ತಡಕಿ ನಡೆಯುವುದು : ಏನು ಮಂಜಿದೊ ಕಾಣೆ! 
ಕಣ್ಣ ಪ್ರಿದತ್ತೆನಗಮಾ ನಿತ್ಯಪರಿಚಿತ ಪಥಂ. . . ತೊರೆಯ ದಡಕೈದಿದೆನ್‌ 
ಕಾಲೂಹೆಯಿಂ (ಶ್ರಿ (ರಾಮಾ, ೨೦೦-೧೫೮) ; ಗದ್ದೆಯಂಚಿನ ಮೇಲೆ 
ಕಾಲೂಹೆಯಿಂದ ಮುಂದುವರಿದನು (ಮಲೆಮ. ೮). 

[ಕಾಲ್‌ * ಊಹೆ) 

ಕಾಲೂಳಿಗೆ (ನಾ). ಅಡಿಯಾಳಾಗಿರುವಿಕೆ; ಚಾಕರಿ; ಸೇವಕ 
ವೃತ್ತಿ: ಕಾಲೂಳಿಗಗಳಿಂದ' ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೆ 
ಎಲ್ಲಕ್ಕೂ ಬಿಗಿಗಟ್ಟಿಕೊಂಡು (ಬೆಟ್ಟಅ. ೧೪೩-೩). 

[ಕಾರ್‌ * ಊಳಿಗ («4 ಊಟ್‌ಗ)] 

ಕಾಲೂಜು, ಕಾಲೂರು (ಕ್ರಿ). ೧. ಕಾಲನ್ನುಊರು ; ಕಾಲಿಡು; 
ಪ್ರವೇಶಿಸು. ೨. (ಆಲಂ) ನೆಲಸು; ಸ್ಥಿರವಾಗಿ ನಿಲ್ಲು; ನೆಲೆಯಾಗು: 
ಎತ್ತೆತ್ತ ನೋಡಿದೊಡಂ ಶಾಲಿವನಂಗಳಿಲ್ಲದ ನೆಲಂ ಬೇಲಾ ಲ್ಲ ಕಾಲೂ 
ಆರಲ್‌ (ವರ್ಧವಷು. ೧-೩೪); ಆ ನಾರಣದ ತೋರಹತ್ತಂ... ರೌದ್ರ 
ರಸಮಂ ಕಜಕಿವ ಕಾರ ಮುಗಿಲೊಡ್ಡು ಕಾಲೂಜಕದೆಂತಿರ್ಫುದು (ಅನಂಪು. 
೧೩-೨೦ ವ); ಧಾಕ್ರಿಯೊಳು ಕಾಲೂ ನಿಂತಿಹ ಪುತ್ರನುಂಟೇ (ಬಸಪು. 
೩-೭); ಸುಮ್ಮಾನ ಬೀತುದು ಬಿರುದರಿಗೆ ಕಾಲೂಲತಪಮಾನ 
(ಕುವ್ಯಾಕ. ೫-೧೪); ಮೂಜು ಜನ್ಮದಲಸುರರಲಿ 'ಕಾಲೂಟಃ ವಿಕ್ರಮ 
ವಹ್ನಿಯಲಿ ಕಾಹೇಜಕಿ ವೈರೆದಲೆನ್ನನೇ ನೆನೆನೆನೆದು (ನಿಭಾಗ. ೩-೭-೩೪); 
ಸಿರಿ ಕಾಲೂಜಕಿರ್ಪಳೆಂದುಮಾ' ಜನ ಪದದೊಳ್‌ (ದಮಸ್ವ. ೧-೪). 
ಕಾಲೂರು; : ೧, ಧರ್ಮಜಂ ಕಲಹವಿರುನಲ್ಲಿ ಕಾಲೂರ (ಹೆಬ್ಬೆರ. 
೨೫-೪೩) ; ಕಾಲೂರಿತು ಮಳೆ ಕತ್ತೆತ್ತಿತು ಬೆಳೆ (ನಾದಲೀ. ೨೧-೧೩) ; 
ಭಯ ಭ್ರಾಂತಿಗಳಂತೂ ಇಲ್ಲಿ ಕಾಲೂರುವಂತಿಲ್ಲ (ಭಾರದ. ೨೮೧) ; 
ಅಲ್ಲಿಗೆ ಹೋಗಿ ಕಾಲೂರಿ ನಿಲ್ಲುವ ಪ್ರಸಂಗವೇ ಬರಲಿಲ್ಲ (ಮನೆಜಿ. ೧೪). 
೩. (ಆಲಂ) ನಿತ್ರಾಣವಾಗು; ನಿಖ್ಕಿ)ಯವಾಗು: ಅವನು 
ಕಾಲೂರಿ ಬಿಟ್ಟಿ (ರೂಢಿ). (ಕಾಲ್‌, * ಊಜು] 

ಕಾಲೆ (ನಾ). ೧. ನೀಲಿ ಗಿಡ: “ನೀಲೀ-ಕಾಲಾ, ಕ್ಲೀತಕೀ, ಗ್ರಾಮಿಣಾ, 
ಮಧುಪರ್ಣಿಕಾ . . . ನೀಲೀಗಿಡದ ಹೆಸರುಗಳು” (ಸಿದ್ದಾ ಅತಿ. ೧೧೭). 
ಶಿ. ಹಿಪ್ಪಲಿ. &. ಮಂಜಿಸ್ಯೆ ; ತಿಗಡೆ. ೪. ಕರಿಜೀರಿಗೆ. ..[(?] 


೧೭೬.೨ 


ಕಾಲೇಯ 


ಕಾಲೆಡೆ (ನಾ). ೧. ಕಾಲಿನ ಬಳಿ; ಕಾಲಿನ ನಡುವೆ: ಅಂತವರ 
ಕಾಲೆಡೆಗಳೊಳ* ನುಗುಟ್ಟಿಗುಜ್ಜರಿಂ (ಅಜಿಪು. ೪-೭). ೨, “ಹೆಜ್ಜೆ ಇಡಲು 
ಸ್ಥಳ; ಕಾಲೆಡೆ; (ತಾತ್ಕಾಲಿಕವಾಗಿ) ನಿಲ್ದೆಡೆ ? (Pied a terre. ಇಂಕನಿ). 

[ಕಾಲ್‌ * ಎಡೆ] 

ಕಾಲೆಣಿಕೆ (ನಾ). (?): ನೆರವಿ ಬೇಜಕೊಂದಿಲ್ಲ ಭೂತದ ಹರಹು 
ಕರಣೀಂದ್ರಿಯದ ಸಂದಣಿ ಮರುತಸಂಚಕ ಬುದ್ಧಿ ಕರ್ಮೇಂದ್ರಿಯದ 
ಉಲೆಣಿಕೆ ನೆರೆಯಲೊಂದಾಗಿಹುದು (ಕು ವ್ಯಾಭೀ. ೩-೫೨); ಅಂಬು 
ಜೋದ್ಭವ ಸೃಷ್ಟಿ ಜಗದೊಳು ತುಂಬಿಹವು ಕಾಲೆಣಿಕೆ ಕಟ್ಟಳೆದಂಬಿಸಿವೆ 
ಮೂರು ಲೋಕದೊಳು ನಾನಾ ಪ್ರಕಾರದಲಿ (ಕಕ್ಟೋಕ. ೩-೧೧). 

[ಕಾಲ್ಡ್‌ * ಎಣಿಕೆ?) 

ಕಾಲೆಭತ್ತ (ನಾ). ಬತ್ತದಲ್ಲಿ ಒಂದು ಪ್ರಕಾರ; ಕಾಲುವೆ ನೀರಿನಿಂದ 
ಬೆಳೆದ ಭತ್ತ (?): ಬಡಿಭತ್ತ ಕಾಲೆಭತ್ತ ಖ ೩೦ ಮೂವತು ಕಾರ 
ಭತ್ತ ಖ ೧೦ (ಎಕ. ೪1, ಕೊಪ್ಪ. ೫೮-೯; 1597). [ಕಾಲೆ? 4 ಭತ್ತ] 

ಕಾಲೆಭೊಮಿ (ನಾ). ಒಂದು ಬಗೆಯ ಭೂಮಿ; ಕಾಲುವೆಯ 
ಭೂಮಿ (2): ತಂಮದಾನ ಮೂಲಕ್ಕೆ ಸಲುವ ಕುಳದೊಳಗೆ 
ಕುಲುಮಕ್ಕಿಯಲು ಕಾಲೆಭೂಮಿ ಖ ೮ ಯೆಂಟು ಖಂಡಗಳ್ಕೆ (ಎಕ. ೪1, 
ಕೊಪ್ಪ. ೫೮-೫; 1592). [ಕಾಲೆ? * ಭೂಮಿ] 

ಕಾಲೆಯಗದೆ (ನಾ). ಒಂದು ಬಗೆಯ ಗದ್ದೆ; ಕಾಲುವೆಯ ಭೂಮಿ 
(2) : ಕಾರೆಯಗದೆ ಸಲಗೆ ಹದಿನೆಯ್ದು ಒಡಗೆರೆಯ ಕಾಲಯಗದೆ 
ಸಲಗೆ ಮೂಣು (ಮೈಆರಿ. ೧೯೩೭, ೩೦-೧೧; 1162). 

(ಕಾಲೆ? + ಗದೆ (ಆ ಗಲಕ್ಕಿ)) 

ಕಾಲೆಳ್ಳೈ (ಕ್ರಿ): ೧. ಕಾಲನ್ನು ಎಳೆದು ನಡೆ; ನಿಧಾನವಾಗಿ ಚಲಿಸು, 
ಸರಿ: ಒಂದಾದ ಮೇಲೊಂದು ವರ್ಷಗಳು ಕಾಲೆಳೆದುಕೊಂಡು 
ಹೋಗುತ್ತಿದ್ದವು (ಯೋಧಪು. ೪೭). ೨. ಕಾಲು ಮುಂದಕ್ಕೆ ಚಲಿಸದೆ 
ತಡೆಗೊಳ್ಳು ; ಸೈಂಭಿತವಾಗು : ತೊಲಗಿ ಪೋದಪೆವೆಂದು ಪೋಪರು 
ಕಾಲೆಳೆದೊಲವಿಂದೆ ಮಗುಳಪ್ಪುವರು (ಮೋಹತ. ೧೮-೨೬). ೩. (ಆಲಂ) 
ಕೆಳಕ್ಕೆ ಎಳೆ; ಉರುಳಿಸು : ಜಾತಿಭೇದದಿಂದ ಈ ಗ್ರಾಮ ಕುಟುಂಬ 
ಗಳಲ್ಲಿ ಎಂದಿಗೂ ಎತ್ತಿ ಕಟ್ಟುವದು, ಕಾಲು ಎಳೆಯುವದು ಕಂಡು 
ಬರುವದಿಲ್ಲ (ಸ್ಕ್ಯೃತಿಚ. ೧೨೨). [ಕಾಲ್ಡ್‌ --ಎಳ್ಳೆ (ಆ ಎಟಕಿ,)] 

ಕಾಲೆಳ್ಳೆ (ನಾ). ಕಾಲುವೆಯ ಭೂಮಿ; ನೀರಾವರಿಯ ನೆಲ. 
"ಕಾಲೆಳೆಗೊಡು' ಪರಾ. [ಕಾಲ್‌ + ಎಳ್ಳೆ) 

ಕಾಲೆಳೆಗೊಡು (ಕ್ರಿ). ಕಾಲುವೆಯ ಭೂಮಿಯನ್ನು ಕೊಡು: 
ಕದರೂರಗಾಮುಣ್ಣು ಗಳುಮೊಕ್ಕಲು ಮೊದಗಿಟ್ಟು ಕಚ್ಚವರ ಪೊಟಲ 
ಸೆಟ್ಟಿಯ ಕಟ್ಟಿದ ಕೆಜಕಿಯ ಕಾಲೆಳೆಗೊಟ್ಟ ಕ್ರಮ (ಎಕ. 281, ಮಂಡ್ಯ. 
೧೪-೫ ; 907). $ಾಲಿಳ್ಕೆ + ಕೊಡು] 

ಕಾಲೇಜು (ನಾ). (ವಿಶ್ವವಿದ್ಯಾಲಯಕ್ಕೆ ಸೇರಿದ ಉಚ್ಚ ಶಿಕ್ಷಣದ) 
ವಿದ್ಯಾಸಂಸ್ಥೆ : ಕಾಲೇಜಿರುವುದು ಊರ ಹೊರಗೆ ಪ್ರಶಾಂತ ಸ್ಥಳದಲ್ಲಿ 
(ಚೆಂದುಟ. ೫೪). [+ ಇಂ. college] 

ಕಾಲೇಯ, ಕಾಳೇಯ (ನಾ). ೧. ಕೇಸರಿ; ಕುಂಕುಮ ಕೇಸರಿ. 
೨. ರಾಕ್ಷಸರಲ್ಲಿ ಒಂದು ವರ್ಗ, ಪಂಗಡ: ಕಾಲೇಯರೆಂಬ 
ರಾಕ್ಷಸರು ಸಮುದ್ರದಲ್ಲಿ ಅವಿತುಕೊಂಡು (ವಚಭಾ.೧೪೭). ಕೌಳೇಯ: 
೧.: 4ಕಾಳೇಯಮೆನಲು ಕಾಶ್ಮೀರಜಂ” (ಮಂಗರಾ. ೯೯-೨೨). 
೩. ಕುಂಕುಮ: *ಕುಂಕುಮಂ ... ಕಾಳೇಯಂ ಜಾಪಕಂ- ಈ ೭ 
ಕುಂಕುಮಂ”? (ಹಲಾಯು ೮೯-೩೮೯). ೪. ಕಲಿ ಸಂಬಂಧವಾದುದು; 
ಕಲಿಯುಗದ್ದು: ಸಾಂದ್ರವಿಕಿರೆತ್ಯಾಳೇಯ ಪಾಪಾಂಧಕಾರ ನಿರಾಸೋಜ್ವಳ 
ಚಂದ್ರದೀಧಿತಿ (ಸೌಇಇ. ೩೪, ೨೩೮-೨೮ ; 1169). (ಸಂ.) 


*ಕಾಲುಮೂಳಿ 


ಕಾಲುಮೂಳಿ (ನಾ). ಆಭರಣವಿಲ್ಲದ ಕಾಲು; ಬೋಳುಕಾಲು: (ಕಿ). 
[ಕಾಲ್ಕು (ಆ ಕಾಲ್‌) * ಮೂಳಿ (ಆ ಮೂಲಾ)] 

ಕಾಲುಮೆಟ್ಟು (ನಾ). ೧. ಪಾದರಕ್ಷೆ; ಕೆರ; ಎಕ್ಕಡ: (8).೨. ಕಾಲು 
ಗಳ ತುಳಿತ; ಪರಸ್ಪರ ಒಬ್ಬರ ಕಾಲನ್ನು ಇನ್ನೊಬ್ಬರು ತುಳಿಯು 
ವುದು: (ಕಿ). ೩. (ಆಲಂ) ಜಗಳಕ್ಕೋಸ್ಟರ ಒಬ್ಬರನ್ನೊಬ್ಬರು 
ಕೀಗಿಸುವಿಕೆ,--ಕೆಣಕುವಿಕೆ: ಗಜನಗರಿಯಲಿ ಉೌರವರಾಳ ಪಾಂಡವ 
ರಾಳ ಸೆಣಸಿನ ಕಾಲಮೆಟ್ಟುಗಳ ಸೂಳು ಮತ್ಸರ. . . ಚೂಳಿಗಲಹದ 
ಕದಡು (ಕುವ್ಯಾಆ. ೮-೧). [ಕಾಲು (೮. ಕಾಲ್‌) + ಮೆಟ್ಟು,] 

ಕಾಲುರೆಂಜು (ನಾ). ೧. ಕಾಲುಧೂಳಿಯ ದೋಷ : ವನದೇವಿಯರ 
ದೃಷ್ಟಿ ತಾಕಿತದರಲ್ಲೆ ಕಾಲ್‌ರಂಜು ಆಯಿತೇ (ಸೌಂಗಂಧಿ. ೪೮-೪೨) ; 
ರಾತ್ರಿ ಮಲಗಿಕೊಳ್ಳು ವುದಕ್ಕೆ ಮುಂಚೆ ಕಾಲುರ ೦ಂಜು ತೆಗೆದುಬಿಡಿ 
(ಜೆಂಗಾಳ್ವ. ೧೪೪). ೨, ಕಾಲುಧೂಳಿಯ ದೋಷನಿವಾರಣೆಗಾಗಿ 
ಹಾಕುವ ದೃಸ್ಟಿ ಪರಿಹಾರೆ: ದೃಷ್ಟಿಯು ಚೆನ್ನಾಗಿ ತಟ್ಟದೆಯೆಂದು 
ಕಾಲರಂಜು ಹಾಕಲು ಹೋಗುವರು (ಮಧುನ. ಆ೫). 

[ಕಾಲು (ಆ ಕಾಲ್‌) * ರಂಜು] 

ಕಾಲುರಭತ್ತ (ನಾ). ಒಂದು ಬಗೆಯ ಭತ್ತ : ಬನ್ಹುದತ್ತನು ಸೆಟ್ಟತ್ತಿ 
ದೇವಿಯಬ್ಬೆ ಯುನೀಜಿಸಿ ೫ ೫ x % ಕಾಲುರ ಭತ್ತ ಸಲಿಕೆ ಪತ್ತು ಗದ್ಮಾಣ 
(ಎಕ. ೪1, ಮೂಡಗೆ, ೧೯-೧೦ ; 1025). [1] 

ಕಾಲುರಿಚ (ನಾ). ೧. ಹಳ್ಳಿಗ; ಗ್ರಾಮಾಣ: “ ಕಾಲೂರೊಳ್‌ 
ಫುಟ್ಟಿದಂ, ಕಾಲುರಿಚಂ3 (ಶಬ್ದಾನು. ೨೪೮ ಪ್ರಯೋ) ; ಫೊಚಲಿಂದ್ರಪುರಂ 
ಕಾಲೂರ್‌ ಪೊಟಲಿಂದ್ರರ್‌ ಕೊಟಲ ಮಾನಸರ್‌ ಕಾಲುರಿಚರ್‌ 
ಪೊಟಲಿಡರೆನಿ ಸೊಗಯಿಸುವುದು (ಕಾವ್ಯಾವ. ೩೩೫). ೨. ದಡ್ಡ; 
ಅಜ್ಞಾನಿ: *ಕಾಲುರಿಚಂ ತಾನೆ ಕೂಡೆ ಬೆಳ್ಳಕ್ಕರಿಗಂ? (ಕವಿಕಂ. ೧೫೬); 
ಕೃ ತಿವೆಸದೊಳಮೆಯ್ಯೊಳು ತೀವಿದ ತಪ್ಪಂ ರೆಸಿಕೆರ್‌ ಬಬ್ಲಂದದಿ 
ಬಲ್ಲರೆ ಕಾಲುರಿಚರ್‌ (ಜಯ ಕಾ. ೧-೧೬) ; ಸರಸರೊಡನಿರ್ದೊಡಂ 
ಕಾಲುರಿಚನವಂದಿರ ಗುಣಂಗಳಂ ಗ್ರಹಿಸ೦ (ನೀತಿಮಂ. 1, ೩೬೭], 
"ಪೊಟಲಿಚ' ಪರಾ. [ಕಾಲೂರ* + -ಇಚ] 

ಕಾಲುರಿಚೆ (ನಾ). ಹಳ್ಳಿಯವಳು; ಗ್ರಾಮ್ಯ : ಕಾಲುರಿಚೆ, ಕರಹಡಿಚೆ 
(ಶಬ್ದಾನು. ೧೯೬ ಪ್ರಯೋ). [ಕಾಲುರಿಚ + -ಎೃ] 

ಕಾಲುವಟ್ಟಿ (ನಾ). ಒಂದು ಬಗೆಯ ಸುಂಕ (7): ಬಸಜೂರಿಗೆ 
ಸಲುವ ಎರಡು * * * ೦ದಣಗೆ ಕಾಲುವಟ್ಟ ೬ « ಕವಡಿ ಮುಂತಾದ 
ಸಮಸ್ತ ಬೆವಹಾರಉ x « ೩ ಪೂರ್ವಮರಿಯಾದೆ (ಸೌ ಇ ಇ. 13-ಟ, 
೩೫೭೨೯; 1455). 


[?) 

ಕಾಲುವಟ್ಟೆ "ಕಾಲ್ವಟ್ಟಿ' ನೋ. 

ಕಾಲುವಡೆ (ನಾ). ಒಂದು ಬಗೆಯ ತೆರಿಗೆ; ಕಾಲುವೆಯ ತೆರಿಗೆ 
(?) : ಆ ಗ್ರಾಮಕ್ಕೆ ವಳೆಯ ಶಾಸನವ ನೆಡಿಸಿಕೊಟ್ಟವಾಗಿ ನೀರುವಡೆ 
ಕಾಲುವಡೆ ಸ್ಥಾನಮಾನ ಪೂರ್ವಮರಿಯಾದೆಯೆಂದು ಕೊಟ್ಟ ಶಿಲಾ 
ಶಾಸನ (ಎಕ. ೩1೪, ಗುಂಡ್ಲು ಪೇ. ೧೩೨-೧೮ ; 1540). [2] 

ಕಾಲುವಲೆ "ಕಾಲ್ವಲೆ? ನೋ. 

ಕಾಲುವಳಿ "ಕಾಲ್ವಳ್ಳಿ' ನೋ. 

ಕಾಲುವಳ್ಳಿ "ಕಾಲ್ವಳ್ಳಿ' ನೋ. 

ಕಾಲುನಾಮೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೪೦-೮೦೧). [?] 

ಕಾಲುವಾಸಿ (ನಾ). ನಾಲ್ಕನೆಯ ಒಂದು ಭಾಗ; ಕಾಲುಭಾಗ 
(ದಕ. ಕ). [ಕಾಲ್ಕು (ಆ ಕಾಲ್‌) * ವಾಸಿ] 

ಕಾಲುವಿಡಿ “ಕಾಲ್ವಿಡ್ಕಿ' ನೋ. 

ಕಾಲುನೆ "ಕಾಲ್ವಾಯ್‌' ನೋ. 


೧೭೬ಗಿ 


20 


35 


40 


45 


ಕಾಲೂರ್‌ 


ಕಣಲುವೆಗಟ್ಟು (ಕ್ರಿ). ೧. ನಾಲೆಯನ್ನು ನಿರ್ಮಿಸು. ೨. ಕಾಲುವೆ 
ಯಾಗು: ಕ್ಷೀರಾಭಿಷೇಕವನು ಓವಿ ಮಾಡಲು ಬೀದಿ ಬೀದಿಗೆ ತೀವಿ 
ಕಾಲುನೆಗಟ್ಟ ಹರಿಯೆ (ಬಸಪ. ೧೦-೫). 

[ಕಾಲುವೆ (ಆ ಕಾಲ್ವಾಯ್‌) + ಕಟ್ಟು] 

ಕಾಲುನೆದೆಗೆ (ಕ್ರಿ). ಕಾಲುವೆಯನ್ನು ನಿರ್ಮಿಸು: ಬಲದಿ ತಳಿತ 
ಪಾಕೆಯಬ್ಬರದೊಳಗೆ, ಮೆಜದವು ಗಗನಗಂಗೆಯ ಹಲವ್ರ ಕಾಲುವೆ 
ದೆಗೆದವೆನೆ (ಕುವ್ಯಾದ್ರೋ. ಓರಿಇ, ೨೮೭ ಪರಿ). 

[ಕಾಲುವೆ (ಆ ಕಾಲ್ವಾಯ್‌) + ತೆಗ್ಗೆ] 

ಕಾಲುವೇಗ (ನಾ). ನಡಗೆಯ ವೇಗ; ಶೀಘ್ರವಾದ ನಡಗೆ: ಕಾಲು 
ವೇಗದ ಶುನಿವಿಡಿದ ಕಿರಾತರು ಸಾಲಿಟ್ಟು ನಡೆದರೊಗ್ಗಿನಲಿ (ಮೋಹತ. 
೧೯-೧೦). [ಕಾಲು (ಆ ಕಾಲ್ಫ್‌)* ವೇಗ) 

ಕಾಲುವೊಳೆ "ಕಾಲ್ವೊಳೆ' ನೋ. ಸ 

ಕಾಲುಷ್ಯ (ನಾ). ೧. ಕೊಳೆ; ಮಾಲಿನ್ಯ; ಕಶ್ಮಲ. ೨. ಪಾಪ; 
ಪಾತಕ: ಭನ್ಮಂಗೆ ಕರ್ನೋದಯಾಪಾದಿತ ಕಾಲುಷ್ಯಮುಳ್ಳನ್ನೆನರಂ 
ತದುಪಶಮಮೆಂತಕ್ಕುಮೆನೆ (ತತ್ತ್ವಪ್ರ. ೭೯); ಕಾಲುಷ್ಯ ತಿಮಿರಾರಿ 
ಪ್ರತ್ಮಕ್ಷವಾಗಿ ನಿನ್ನಿ ಸ್ಟಾರ್ಥಮೇನನಲ್ಯೆ (ಎಕೋಪು. ೬-೯). ೩. ಕಪಟ; 
ಮೋಸ: ಈ ಸೆಟ್ಟರ ಮತ್ತು ಭಟ್ಟರ ನಗುವಿನಲ್ಲಿ ಕಾಲುಷ್ಕವಿರಲಿಲ್ಲ 
(ಮಣ್ಣನಂ. ಆ೫). [ಸಂ.) 

ಕಾಲುಸರ “ಕಾಲ್ಸರ' ನೋ. 

ಕಾಲುಸರಪಣಿ (ನಾ). ಕಾಲಲ್ಲಿ ಧರಿಸುವ ಒಂದು ಆಭರಣ; 
ನೂಪುರ; ಅಂದುಗೆ: *ಅಂದಿಗೆ, ಕಾಲುಸರಪಣಿ, ಪಾಗಡ, ಕಾಲು 
ಕಡಗು, ಕಾಲು ತೊಡಿಗೆ? (ಸಿದ್ಧಾಂತಿ. ೧೭೫). 

[ಕಾಲ್ಕು (೮ ಕಾಲ್ಡ್‌) * ಸರಪಣಿ (ಆ ಸರಪಳಿ)] 
ಕಾಲುಸುತ್ತು (ನಾ). ೧. ಕಾಲುಂಗುರ. ೨. ಇ ಕಾಲುಧೂಳು. 
[ಕಾಲ್ಮು (ಆ ಕಾಲ್‌) * ಸುತ್ತು] 

ಕಾಲುಹಳ್ಳಿ "ಕಾಲ್ವಳ್ಳಿ' ಕೋ. 

ಕಾಲುಶಾಕು (ಕ್ರಿ). ೧.ಹೆಜ್ಜೆಯಿಡು; ನಡೆ: ನವ ಕುಮಾರನು ಜಾಗ್ರತೆ 
ಕಾಲುಹಾಕಿದನು (ಕಪಾಕು 0. ೪೦); ಕಟೇರಿಯತ್ತ ಕಾಲುಹಾಕಿಡೆ 
(ನಾಪೋಲಿ. ೯೫). ೨. (ಆಲಂ) ಮಧ್ಯೆ ಪ್ರವೇಶಿಸು; ತಲೆಹಾಕು; 
ಬರು : ಮೃತ್ಯು ಕಾಲುಹಾಕಿದ ಚಿಹ್ನವಾವುದೂ ಕಂಡು ಬರಲಿಲ್ಲ 
(ಸ್ಮೃತಿಚಿ, ೪೫೫). ೩. (ದಕ). (ಆಲಂ) ಉಪಪತಿ ಅಥವಾ ಉಪ 
ಪತ್ನಿಯನ್ನು ಇಟ್ಟುಕೊಳ್ಳು ಇ 

[ಕಾಲ್ಲು (ಆ ಕಾಲ್‌) * ಹಾಕು (ಆ ಪಾಯ್ಯು,)] 

ಕಾಲುಹಾದಿ (ನಾ). - ಕಾಲ್ದಾರಿ: ಕಪಾಲಕುಂಡಲೆಯು... ಕಾಲು 

ಕಾದಿಗೊಂಡು ಒಬ್ಬಳೇ ಹೋದಳು (ಕಪಾಕುಂ. ೯೮). 
[ಕಾಲು (ಆ ಕಾಲ್‌) * ಹಾದಿ] 

ಕಾಲುಹಾರು (ಕ್ರಿ). ಆಧಾರ ತಪ್ಪು; ಗತಿಯಿಲ್ಲದಾಗು : ಎಂಥ ಕಾಲು 
ಕಾರಿದ ಸಂಸಾರಿಕ ಬಂದರೂ ಆ ಊರಲ್ಲಿ ಹೊಟ್ಟಿ ಗೂ ಬಟ್ಟಿಗೂ ಸಿಗು 
ತ್ತಿತ್ತು (ಮಧುನ. ೨೦). [ಕಾಲ್ಕ,(ಆ ಕಾಲ್ಡ್‌) * ಹಾರ್ಕು (ಆ ಪಾರು)) 

ಕಾಲುಹಿಡಿ "ಕಾಲ್ವಿಡಿ' ನೋ. 

ಕಾಲುಹೊಳೆ "ಕಾಲ್ವೊಳೆ' ನೋ. 

ಕಾಲೂರ್‌, ಕಾಲೂರ್ಕು (ನಾ). ಕಾಲುನಡಿಗೆಯಿಂದ ಹೋಗತಕ್ಕ 
ಊರು; ಚಿಕ್ಕುಹಳ್ಳಿ; ಕುಗ್ರಾಮ: ಕಾಲೂರ್ಗಳ ಗಂಡರ ಪೆಂಡಿರ 
ನಡೆಯುಡೆಯ ನುಡಿಯ ಮುಡಿಯ ಗಾಂಪಿಂಗೆ ಮುಗುಳ್ನಗೆ ನಗುತ್ತುಂ 
(ಪಂಸಭಾ. ೨-೯೭ ವ) ; ಅನಾಗತೋಕ್ತಿ ಕಾಲೂರಸನೇಕಮಂ 
ದ್ವಿಜರ್ಗೆಗೊಟ್ಟುದೇಅಕಿಂದೆಂ (ಎಕ. ೪111, ಸಾಗರ. ೧೦೯-೫೪; 1042) ; 


ಕಾಲೇಯಕ 


ಕಾಲೇಯಕ (ನಾ). ಒಂದು ಚಿಕ್ಕ ಸಸ್ಯ; ಮರದರಿಸಿನೆ: *ಪೀತದ್ರುಃ, 


ಕಾಲೇಯಕಃ . .. ಪರ್ಜನೀ - ಈ ೭ ಮರದರಿಶಿನ? (ಸಿದ್ಧಾಂತಿ. ೧೧೮). 


[ಸಂ.3 
ಕಾಲೇಳ್‌ "ಕಾಲೇಟ್‌' ನೋ. 
ಕಾಲೇಳು "ಕಾಲೇಲ್‌ ನೋ. 
ಕಾಲೇಲ್‌, ಕಾಲೇಳ್‌, ಕಾಲೇಳು (ಕ್ರಿ). ೧. (ವಿಶೇಷವಾಗಿ 
ನಿಷೇಧಾರ್ಥದಲ್ಲಿ) ಕಾಲುಕೀಳಲು ಮನಸ್ಸಾಗು; ಹೋಗಲು 
ಸಾಧ್ಯವಾಗು ; ಕಾಲಲ್ಲಿ ಶಕ್ತಿಯಿರು: ಕಯ್ಕೇಟದೆ ದುಃಖಂಬಟ್ಟು 
ಕಾಲೇಟದೆ ಮೆಯ್ಕೆಲ್ಲಂ ತೊನ್ನುಗೊಂಡು ದುಃಖಂಬಟ್ಟು (ಧರ್ಮಾಮೃ. 
೬-೧೭೭). ಕಾಲೇಳ್‌ : ಮುದ್ದುವೆಣ್ಣಿಗೆ ಪೇಳಿದಳು ನಿನ್ನಬಿಟ್ಟು 
ಕಾಲೆದ್ದು ಪೋಪೆನೆ ಪೋಪುದಿಲ್ಲ (ಮೋಹತ. ೨೯-೩). ೨. ತೊಡಗು; 
ಪ್ರವೃತ್ತನಾಗು: ಬಾಲತ್ವದೊಳ್‌ ದೀಕ್ಷೆಗಿವಕೊಳಿಬ್ಬರ ಬುದ್ಧಿ 
ಕಾಲೇಳ್ವುದಹುದದು (ಭರಡ. ೪೫-೧೭). ಕಾಲೇಳು: ೧. ಮುದ್ದು 
ನಗೆಗಳಂ ಕಂಡು ನಡೆಯಲ್‌ ಮುಂಡೆ ಕಾಲೇಳದೆ (ಡೆಬಪು. ೧೧-೧೪) ; 
ಕಾಲೇಳವು, ಊಟದ ಮೇಲೆ ರುಚಿಯಿಲ್ಲ (ಜಯಂತ. ೨೪೯), 
[ಕಾಲ್ಡ್‌ + ಏರ್‌) 
ಕಾಲೈಕ್ಯ (ನಾ). ನಾಟಕವನ್ನು ಆಡುವುದಕ್ಕೆ ಹಿಡಿಯುವ ಕಾಲವೂ 
ನಾಟಕದ ಕಥೆ ನಿಜವಾಗಿ ನಡೆಯುವುದಕ್ಕೆ ಹಿಡಿಯಬೇಕಾಗುವ 
ಕಾಲವೂ ಸರಿ ಸುಮಾರು ಒಂದೇ ಪರಿಮಿತಿಯುಳ್ಳದ್ದಾಗಿರುವುದು: 
ಆದ್ದರಿಂದಲೇ ಕಾಲೈಕ್ಯ ಸ್ಥಳ್ಳೆಕ್ಕ, ಎಂಬುವು ನಾಟಕರಚನೆಯ ಸಮ್ಮತ 
ತತ್ತಗಳಾದವು (ಸಾಹಿಪ್ರ. ೧೭೪). [ಕಾಲ * ಐಕ್ಯ) 
ಕಾಲೊರಸು (ನಾ). “ಕಾಲು ಒರಸುವುದಕ್ಕಾಗಿ ಬಾಗಿಲಲ್ಲಿ ಹಾಸುವ 
ತೆಂಗಿನ ನಾರಿನ ಚಾಪೆ” (ಐಂ೦£-೫೩೬. ಇಂಕನಿ). 
[ಕಾಲ್ಡ್‌ + ಒರೆಸ್ಸು] 
ಕಾಲೊಳ್ಬು (ನಾ). ಕಾಲಿನ ಉದ್ದ ; ವಿಸ್ತಾರ (?): ಗಿರಿಗೆ ಮೆಳ 
ಹಿನ್ನಂ ಕಿಟಿದಕ್ಕ ಕಾಲೊಳ್ಬು ನಾಲ್ವರಲಳವಿಗ ಕಆಕಿದುಮಕ್ಕ ತುರೆಗೆಂ 
ಬೆಟ್ಟದಿಂ ಪಿರಿದಕ್ಕವಳಯಮುಂ ಭೂವಳಯದಿನತ್ತ ಪಿರಿದುಮಕ್ಕೆ 
(ಎಕ. 11, ೧೩೩-೧೦೦ ; 982). [?) 
ಕಾಲೋಚಿತ (ಗು). ೧. ಸಮಯಕ್ಕೆ ತಕ್ಕ; ಸಮಯೋಚಿತವಾದ; 
ಸಂದರ್ಭೊೋಚಿತವಾದ: ಮಾಟ್ಟುದು ಕಾಲೋಚಿತ ಸಂಧಿವಿಗ್ರಹ 
ದೊಳೊಂದಂ ಕಾರ್ಯಮಂ ಪ್ರಾಪ್ತಮಪ್ಪುದನಾ ಪ್ರೋಕ್ತಮನುಂತೆ 
ರಾಭಸಿಕ ನಾಕ್ಟಾತಕ್ಕೆ ಮೆಯ್ದ ರ್ಪುದೇ (ಶಾಂತಿಪು. ೩-೭೩). (ನಾ). 
೨. ಯೋಗ್ಯವಾದ ಸಮಯ; ಸರಿಯಾದ ಕಾಲ: ಕಾಲೋಚಿತ 
ಕೈೈದಿಬಾ ತೃಣವೇ ಪರ್ವತವಲ್ಲವೇ (ಸೋಮೇಶ. ೧೬). ೩. ಕಾಲಕ್ಕೆ 
ಉಚಿತವಾದದ್ದು: ವೇದವ್ಯಾಸ ಮುನಿವರಂ ಬಂದು... ಕಾಲೋ 
ಚಿತವನಕಿತು ಹಯಮೇಧನಿಧಿಯಂ ತನಗೆ ಸೂಚಿಸೆ (ಜೈಮಿಭಾ. ೨-೫೫). 
(ಕಾಲ ಉಚಿತ] 
ಕಾಲೋಣಿ (ನಾ). ಒಂದು ಬಗೆಯ ತೆರಿಗೆ: ಈ ಗ್ರಾಮಗಳಿಗೆ ಸಲುವ 
ಕಾಲೋಣಿ ನೀರೋಣಿ ಅಕ್ಸಿಣಿ ಆಗಾಮಿ (ಎಕ. 2೦೪, ಮೈಸೂರು. 
೧೧೪-೬೩ ; 1663) ; ಸುಂಕ ಸುವರ್ಣಾದಾಯ ಕಲ ಕೊಳಾರ ಕಾರೋಣಿ 
ನೀರೋಣಿಯೇನುಂಟಾದ ಸಕಲಾಯ ಸ್ವಾಮ್ಮವನು (ಎಕ. 111, ತಿರುಮ. 
೬೨-೧೬೬ ; 1667). (?) 
ಕಾಲೋದಕನಾರ್ಧಿ, ಕಾಳೋದಕವಾರ್ಧಿ (ನಾ). ೧. [ಜೈನ] 
ಪ್ರಳಯಕಾಲದ ಪ್ರವಾಹೆದಿಂದ ಉಕ್ಕಿ ಬರುವ ಸಮುದ್ರ: 
ಕಾೌಲೋದಕವಾರ್ಧಿಯಂತೆ ಪರಿನಿಸ್ಕೃತ ಪುಸ್ಕರಾರ್ಧಮು ಮಪ್ಪ 
ಸಂಗ್ರಾಮ ಭೂಮಿಯಂ ಪೊಜಮಟ್ಟು (ಚಂದ್ರಪು. ೧೦-೧೦೫ ವ). 


೧೭೬೩ 


20 


80 


88 


40 


48 


ಕಾಲ್ಕೆರೆ 


ಕಾಳೋದಕವಾರ್ಥಿ: ೨. [ಜೈನ] ಧಾತಕೀ ದ್ವೀಪ ಪುಷ್ಕರ 
ದ್ವೀಪಗಳ ನಡುವಣ ಸಮುದ್ರ: ಅಗಜಾ ಭಾಗಂ ಲನವಣಾದ್ಛಿಗೆ 
ಗುಣ್ಬಿನ ತಿಣ್ಬು ನೆಗಟ್ಡ ಕಾಳೋದಕವಾರ್ಧಿಗೆ ನೀರೆ ತೆಳ್ಬು ದುಗ್ಧಾಬೈಿಗೆ 
ದೊರೆ (ಶಾಂತಿಪು. ೩-೫). [ಕಾಲ +೬ ಉದಕ + ವಾರ್ಥಿ] 


| ಕಾಲೋನಿ "ಕಾಲನಿ? ನೋ. 


ಕಾಲೋರಗೆ, ಕಾಳೋರಗ (ನಾ). ಕೃಷ್ಣ ಸರ್ಪ; ಕರಿಯನಾಗ : (8). 
ಕಾಳೋರಗೆ : ಕಡಂಗಿ ಕಾಳೋರಗನು ಕೂಸು ಪಿಡಿವಂತೆ ಪಿಡಿದೆಂ 
ಸಾಸಿಗನವಿವೇಕಿ ಸೀತೆಯಂ ದಶಕೆಂಕಂ (ಪಂರಾಮಾ. ೯-೧೬೧). ಹಾಳೂ 
ಕೊಳಗೊಂದು ಮನೆ ಯ ಮಾ ಡಿ ಬಿದ್ದೆಹೆ [ಪಾಕಾಂ. ಬದುಕಿಹೆ] ನೆಂದು 
ಹೋದರೆ ಕಾಳೋರಗ ಬಂದು ಕಡಿಯಿತ್ತು ನೋಡಾ (ಅವಡಂ. 
೭೪-೩೨೮). [ಕಾಲ * ಉರಗ] 

ಕಾಲೋಹಣ (ನಾ). ೧. ಒಂದು ಊರಿನ ಹೆಸರು; ಕಾಯಾವ 
ಕೋಹಣ. ೨. ಅಲ್ಲಿ ತಯಾರಾದ ಬಟ್ಟಿ: ಕಾಲೋಹಣದ ಸಾಹಿ 
ಯಾಣದ ಚೀನದ ಮಹಾಚೀನದ ಪಟೀಯ ಚಿತ್ರಾವಳಿಯ ಪಟ್ಟಾವಟ್‌ಯ 

ಪ ಪುಟ್ಟಗೆಗಳನೊಟ್ಟ ಬೆಟ್ಟಾಗಿ ಪುಂಜಿಸಿ (ಸುಕುಮಾ. ೧೦-೯೧ ವ); 
[ಆ ಸಂ. ಕಾಯಾವರೋಹಣ) 

ಕಾಲ್ಕಂಬಿ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೩೮-೭೬೨). [1] 

ಕಾಲ್ಕಟ್ಟು, ಕಾಲುಕಟ್ಟು, (ಕ್ರಿ). ೧. ಕಾಲುಗಳನ್ನು ಕಟ್ಟು, 
— ಬಂಧಿಸು: ಸಂಸಾರ ಬಲು ಖೊಟ್ಟ ಅದರೊಳು ಬಿದ್ದಿದ್ದಿ ಕಾಲ್ಕಟ್ಟ 
(ಪುಕಂದ. ೨-೫೭-೩). ಕಾಲುಕಟ್ಟು, : ೨. ಕಾಲಿಗೆ ಬೀಳು; ಕಾಲು 
ಹಿಡಿ: ಇಂಪಾದ ಮಾತುಗಳಿಂದಲೋ ಅವಶೃವಿದ್ದರೆ ಕೈಮುಗಿದು ಕಾಲು 
ಕಟ್ಟಿಕೊಂಡು ಕಣ್ಣೀರು ಸುರಿಸುವುದರಿಂದಲೋ ವಶಪಡಿಸಿಕೊಂಡು ಅವ 
ಕಾಶ ಸಿಕ್ಕಿದಾಗ. . . ನಾಶಮಾಡಿ ಬಿಡಬೇಕು (ವ ಚಭಾ. ೩೪೦); 
ಕಾರ್ಯವಾಸಿ ಕಕ್ರೇ ಕಾಲುಕಟ್ಟಿದ (ಗಾಜಿ). [ಕಾಲ್‌ * ಕಟ್ಟು) 

ಕಾಲ್ಕಣ್ಣಿ "ಕಾಲ್ಲಣ್ಣಿ' ನೋ. 

ಕಾಲ್ಕಣ್ಣಿವಲೆ "ಕಾಲ್ಲಣ್ಣಿನಲೆ' ನೋ. 

ಕಾಲ್ಕಿ ಕೆ ಕಾಲುಕೀಳು' (ಕ್ರಿ). ಸ್ಥಳಬಿಟ್ಟು ಹೋಗು; ಹೊರಟು 
ಕಃ ಓಡಿಹೋಗು: ಬಿರುಗಾಳಿ ಮೈಜೋರಿದ ಕ್ಷಣದಲ್ಲಿಯೇ 
ಕಾಲ್ಫೀಳುವ ಸಿದ್ಧತೆಯಲ್ಲಿಯೇ ಅವು ಸಿಂತಿನೆ (ಬಂಗಾಹೆ.. ೫೭). 
ಕಾಲುಕೀಳು : ಮನೆತನವೇ ಈ ಹಳ್ಳಿಯಿಂದ ಕಾಲುಕೀಳಬೇಕಾಯಿತು 
(ಮಣ್ಣಿಮ. ೧೩೬); ನಾವೀಗ ಜತೆಯಾಗಿ ಅಲ್ಲಿಂದ ಕಾಲು ಕೀಳತೊಡಗಿ 
ದ್ವೆವು (ಹೇಮಂತ. ೩೦೨) ; ಧೃತರಾಷ್ಟ್ರ ಧೃತಿಗುಂದಿ ಅಲ್ಲಿಂದ ಕಾಲು 
ಕಿತ್ತೋಡಿದ (ಬಿದುರೆ. ೩೩). [ಉಲ 4 ಕೀಳು(ಲ ಕೀಯ್ಕ್‌)] 

ಕಾಲ್ಕುಪ್ಪಸ "ಕಾಲ್ಗುಪ್ಪಸ' ನೋ. 

ಕಾಲ್ಕುಪ್ಪಳಿಸು (ಕ್ರಿ). ೧ ಕಾಲಿನಿಂದ ಕುಪ್ಪಳಿಸು, ಜಿಗಿ: (8) 
೨. ಕಾಲು ಕುಸಿದುಬೀಳು ; ಕುಕ್ಕರಿಸು :.ಬಲ್ಬಳಿದು ನಿಂದಿರಲಾಜದೆ 
ಕಾಲ್ಕುಪ್ಪಳಿಸಿ ಭೋಂಕೆನೆ ಕುಳ್ಳಿರ್ದು (ಗಿರಿಕ. ೮-೭೭ ವ). 

(ಕಾಲ್‌, * ಕುಪ್ಪಳಿಸು) 

ಕಾಲೈದರು, ಕಾಲುಕೆದರು (ಕ್ರಿ). ೧. ಕಾಲಿನಿಂದ ನೆಲವನ್ನು ಕೆದರು. 
ಶಿ. (ಆಲಂ) ಜಗಳಕ್ಕೆ ಕೆಣಕು, ಕೆರಳಿಸು: ಕಲಹಕ್ಕೆ ಕಾಲೈದರಿ 
ಗರಿಯ ಪಸರಿಸಿ ತಮ್ಮ ತಲೆಯ ಬಿದಿರಿಸಿ ... ಬಳಲ್ವ ಕಳಹಂಸ ಕಂಗೆಸೆ 
ದಿರ್ದವು (ನವಮೋ. ೮-೩೨). ಕಾಲುಕೆದರು : ೧. ಕಾಲುಕೆದರಿ ಜಗಳ 
ತೆಗೆಯುವ ಗೊಳಿ (ಮಣ್ಣುಹೆ. ೬೨). [ಕಾಲ್‌ + ಕೆದರು (ಎ ಕೆದಜಕ್‌)] 

ಕಾಲ್ಕೆರೆ, ಕಾಲುಕೆರೆ (ಕ್ರಿ). ೧. - ಕಾಲೈದರು ೨: ಜಗಳಕ್ಕೆ ಕಾಲೈೆರೆದು 
ನಿಂತಿದ್ದಾನೆ (ರೂಢಿ). ಕಾಲುಕೆರೆ: ಬಹುಮಂದಿ ಮಹಾರಥಿಕರೂನಿಂತು 
ಜಯಾಪೇಶ್ಟಿಗಳಾಗಿ ಯುದ್ಧ ಕ್ಕೆ ಕಾಲುಳೆರೆಯುತ್ತಿದ್ದ ೈರು(ಕೃ ವಾಭೀ.೧೩೫); 


ಕಾಲೈರ್ಪು 


ಆ ಪಾಳೆಯಗಾರರು ಕಾಲುಕೆರೆದು ಜಗಳವಾಡಿದೆರು (ಒಡೆ ಕ. ೪); 
ಇಂಗ್ಲೀಷರು ಸುಲ್ತಾನರಿಗೆ ಅಂಥ ಕಾಲು ಕೆರೆಯುವ ಕಾಗದ ಬರೆಯು 
ತ್ತಿರಲಿಲ್ಲ (ಕೃಷ್ಣ ಭೂ. ೯೫). 
ಕಾರೈಕೆದು ಜಗಳತೆಗೆ ಎ ನಿಷ್ಕಾರಣವಾಗಿ ಜಗಳಕ್ಕೆ ತೊಡಗು: 
ಅವನು ಯಾನಾಗಲೂ ಕಾಲ್ಫೈರೆದು ಜಗಳ ತೆಗೆಯುತ್ತಾನೆ (ರೂಢಿ). 
[ಕಾಲ್‌ + ಕೆರೆ] 
ಕಾಲೈರ್ಪು, ಕಾಲ್ಗೆರಹು (ನಾ). ಕಾಲಲ್ಲಿ ಮೆಟ್ಟುವ ಕೆರ; ಎಕ್ಕಡ 
ಕಣ್ಣಸ್ಪಸಿಂದಾ ಶೊತ್ತು ಕಾಲ್ಕೆರ್ಪೊರಸೊರಸಿ ನೆಜಕೆ ನೆತ್ತಿಯಲಿ ಸುಲಿದಿರ್ದ 
ಕಲೆಗಳ ಚಂದದಿಂ (ಬಸಪು. ೩೮-೫೬). ಕಾಲ್ಗೆರಹು : ದುರುಳನೆಮ್ಮಂ 
ಕಾಣುತವೆ ಕಾಲ್ಗೆರಹಿನಲಿ ಮುಚ್ಚಿದನು ಮಾಂಸವನು (ಬಸಪು. ೫೭-೩). 
[ಕಾಲ್ಡ್‌ + ಕೆರ್ಪು) 
ಕಾಲ್ಕೆ ಲಸ (ನಾ). ಕಾಲಿನಿಂದ ಮಾಡುವ ಕೆಲಸ: ಬುದ್ಧಿಯ ಕೆಲಸ 
ಸಷ; ; ತೋಳು ಕೆಲಸ ಮಧ್ಯಮ; ಕಾಲೈಲಸ) ಹೆಗಲಕೆಲಸಗಳು 
ಜು (ವಚಭಾ. ೩೩೭). (ಕಾಲ್ಡ್‌ + ಕೆಲಸ] 
ಕಾಲ್ಕೈಮ (ನಾ). ಕಾಲನ್ನೇ ಆಯುಧವಾಗಿ ಉಳ್ಳದ್ದು; ಕೋಳಿ; 
ಚರಣಾಯುಧ:- ಅಳ್ಳಿಸುವ ಹುಲಿಯಳಿವ ಪೇಳುವದೆನೆ ಕೂಗುತಿದೆ 
ಕಾಲ್ಶ್ಕೈದು ಸುಸಿಲೊರಿಯೆ ನೆಲ್ಲೂರ ಕರೆದು (ಕಾಲೂರ. ೮೯-೧೭೨). 
[ಕಾಲ್‌ ೬ ಕೈದು (ಆ ಕೆಯ್ದು)] 
ಕಾಲ್ಕೋ "ಕಾಲ್ಲೋ' ನೋ. 
ಕಾಲ್ಗಚ್ಚು, “ಕಾಲ್ಲರ್ಟು,' ನೋ. 
ಕಾಲ್ಲ ಚ್ಚು, "ಕಾಲ್ಲರ್ಚು' ನೋ. 
ಕಾಲ್ಗ ಚ್ಚ್‌ ಗೊಳ್‌, ಕಾಲುಗಚ್ಚು ಗೊಳ್‌ (ಕ್ರಿ). ಪಾದೋದಕವನ್ನು 
ತೆಗೆದುಕೊಳ್ಳು: ನಡುವಣ i ಕಾಲ್ಲಚ್ಚುಗೊಂಡು [ಬಿಟ್ಟ oe 
(ಬೊಂಕಶಾ. ೧೯೩೩, ಹಾವೇರಿ. ೧೮೭-೨೮ ; ?). ಕಾಲುಗಚ್ಚು ಗೊಳ್‌ : 
ಕೈಯಲು ಕಾಲುಗಚ್ಚುಗೊಂಡು ಬಿಟ್ಟ ತೋಂಟ (a XX, 
೩೩೪-೧೪ ; 13ನೆಯ ಶತ). 
[ಕಾಲ್ಲಚ್ಚು (ಆ ಕಾಲ್ಲಚುಗ್ಸ) 4 ಕೊಳ್‌] 
ಲ್ಲಟ್ಟಿಗೆ (ನಾ). ಕಾಲಿಗೆ ಅಡ್ಡಲಾಗಿ ಕಟ್ಟುವ ಕೊರಡು: 
ಮುಟ್ಟುವ ಫಣಿ ಹುಲಿ ಕರಡಿ ಸಿಂಹದ ಬಾಯ ಕಟ್ಟು ಬೇಂಟಿಯ ಪಡೆ 
ಮುಲಿಹೆ ಬೆಟ್ಟುವ ಕಾಲ್ಗಟ್ಟಿಗೆ ಕಾಲ್ಗೆದಾಳ್ವಡಗಟ್ಟುವ ಬೇಡರೈದಿದರು 
(ನೋಹತ. ೧೯-೧೭). [ಕಾಲ್‌ * ಕಟ್ಟಿ ಗೈ] 
ಕಾಲ್ಗಟ್ಟು, ಕಾಲುಕಟ್ಟು (ನಾ). ೧. ಕಾಲುಗಳನ್ನು ಕಟ್ಟುವ 
ಸರಪಣಿ; ಸಂಕೋಲೆ: “ಸಂಕಲೆ ಹಿಂಜೀರಂ ನಿಗಳಂ ಕಾಲ್ಗಟ್ಟು ಗಳೊ 
ಳಂದುಕಾಭಿಖ್ಯಾನಂ? (ವಸ್ತುಕೋ. ೮೮-೩೬). *ನಿಗಳಃ, ಪಾದಬಂಧಃ 
- ಈ ೫ ಆನೆಯ ಕಾಲ್ಗಟ್ಟು” (ಹಲಾಯು. ೩೭-೭೦). 
ಕಾಲುಕಟ್ಟು, : ೨. ಕಣಕಾಲಿಗೆ ತೊಡಿಸುವ ಕವಚ; ಜಂಘಾ 
ಕವಚ: ಭದ ಚಡ್ಡಿ ಕಾಲುಕಟ್ಟು ತುಪ್ಪಟದ ಜೋಡು 
(ಆರ್ಯಕ. ೧). ೩. (ಆಲಂ) ಮದುವೆ; ವಿವಾಹೆ: (ಕಿ). 
[ಕಾಲ್‌, * ಕಟ್ಟು] 
ಲ್ಲಟ್ಟೆ (ನಾ). ಕಾಲುವೆ ಮತ್ತು ಕಟ್ಟೆ : ಮೇಲ್ಲಟ್ಟಿನ ಪಸುರ್ವಟ್ಟಿಯ 
ವೊಲ್ಲಿಲಿಗಳ್ಳುಟ್‌ಯೆ ಗಗನದೊಳ್‌ ಪಚ್ಚೈಯ ನುಣ್ಗಲ್ಲಟ್ಟನ ಜಗಲಿ 
ವೊಲಿರೆ ಕಾಲ್ಗಟ್ಟಿಯ ಮಡಿಗಳೆಸೆದುವೋರೊಂದೆಡೆಯೊಳ್‌' (ಮಲ್ಲಿಪು. 
೨-೧೭). [ಕಾಲ್‌ + ಕಟ್ಟಿ] 
ಕಾಲ್ಲಡ, ಕಾಲಕಡು (ನಾ). ಹೊಳೆಯನ್ನು ಕಾಲಿನಿಂದ ದಾಟುವ 
ಸ್ಥಳ; ಹಾಯ್ಗಡ: (8). ಕಾಲಕಡು: ಮಹಾನದಿಗಳು ಕಾಲ 
ಕಡುವಾಗಿ (ಸೌಗಂಧಿ. ೬೩೨-೧೮). [ಕಾಲ್‌ * ಕಡ] 


ಗಿ೭೬೪ 


ಕಾಲ್ಲರ್ಚು, 
೧ 


ಕಾಲ್ಲಡಗೆ, ಕಾಲುಕಡಗ (ನಾ). ಕಾಲಿಗೆ ಹಾಕಿಕೊಳ್ಳುವ ಕಡಗ; 
ಕಾಲಬಳೆ: ಕುಂಡಲಯುಗ ಮುತ್ತು ಕಾಲ್ಲಡಗಮಂದುಗೆ ಕಂಕಣ 
ಕಿಂಕಿಣೀಗಣಂ. . . ತನಗೊಡಂಬಡೆ (ಅಜಿಪು. ೫-೬೨). ಕಾಲುಕಡಗ : 
ಚಿಂನ ಕಾಲುಕಡಗಂಗಳನಳವಡಿಸಿ (ಸೌಗಂಧಿ. 3೫೩-೧೮); ಕತ್ತೆಗೆ 
ಯಾಕೆ ಕಾಲುಕಡಗ (ಗಾದೆಗ. [ಕಾಲ್‌ + ಕಡಗ] 

ಕಾಲ್ಲಡೆಯ (ನಾ). ಕಾಲ್ಸಡಗೆ: ಉಗ್ಗಡದ ರುಲ್ಲರಿ ಫೇನದಿಂದ 
ಲುರಗೆಜ್ಜೆ ಕಾಲ್ಲಡೆಯ (ಪಾಕಾಂ. ಲ್ಲಡಗ, ಲ್ಯಡಹ] ಬೊಬ್ಬುಳಿಕೆ 
ಮೊರಹುಗಳಿಂದಲಲಗು ಮೀನಿಂದೆ ಹಲ್ಲಣನೆನಿಪ್ಪ (ಭಾವಚಿಂ. ೮-೩). 

[ಕಾಲ್‌ + ಕಡೆಯ (ಆ ಕಡ್ಮೈ)) 


10| ಕಾಲ್ಲಣ್ಣಿ, ಕಾಲಕಣ್ಣಿ, ಕಾಲುಕಣ್ಣಿ, ಕಾಲುಗಣ್ಣಿ, ಕಾಲ್ಕಣ್ಣಿ(ನಾ). 


35 


40 


೧. ಗಾಲಿಗೆ ಹಾಕಿ 'ಳೆದು ಬೀಳಿಸುವ ಕಣ್ಣಿ, 5 ಕುಣಿಕೆಯ ಹಗ್ಗ. 
೨. ಬಂಧನ. "ಕಾಲ್ಗ ಣ್ಣಿವಲೆ' ಪರಾ. ಕಾಲಕಣ್ಣಿ : ೧. ಕೆಲರೀಶ್ವ ಕನ 
ಲೀಲೆಯಿದೆಂದು ಹೇಳುವರು ಮೂಲಭೂತವೆನಿಪ್ಪ ವದೈ ಯ ಕಾಲಕಣ್ಣಿಯ 
ದೆಂದು ಕೆಲವರು ಹೇಳುವರು (ಅಮೃತ. ಗು ಕಾಲುಕಣ್ಣಿ : 
೧. *ಕಾಲು [ಪಾಕಾಂ. ಕೋಲು] ಕಣ್ಣಿಗಳು ವಟರಂ ವಟಮೆಸಿಕ್ಳು3 
(ಮಂಗರಾ. ೧೧೨-೫) ; ಮರ್ತ್ಮರಿಗೆ ತೊತ್ತಾಗಿ, ಮಾಯಾಪಾಶದ ಕಾಲು 
ಕಣ್ಣಿಯೊಳು ಸಿಲ್ಕಿ ಕಾಮಂಗೆ ಗುಜ ಯಾಗಿ (ಅದವ. ೧೧-೧೯); 
ಶಕುನಿಯೊಡ್ಡಿದ ಕಾಲುಕಣ್ಣಿ [ಪಾಠಾಂ. ಕುಣಿಕೆ]ಯೊಳಾರು ಬೀಳರು 
ಆಯಾಸ ಕೃತ್ಯದ ಕಾಲುಕಣ್ಣಿಗಳ (ನಿಭಾಗ. 
೨-೧-೯); ಸಲೆ ಕಾಲುಕಣ್ಣಿ ತಡಿಕೆ ಸೆಳೆಗೋಲಿನ ಬಲು ನಾಯಕರೊದ 
ಗಿದರು (ಹರಿಸಾಂ. ೧-೬೬). ೩, ಕಾಲುಗಳನ್ನು ಕಟ್ಟುವ ಹಗ್ಗ; 
ದಾವಣಿ: (8). ಕಾಲುಗಣ್ಣಿ : ೧. ನೀನಿನ್ನು ಮುಂದೆ ಆ ಗಂಗ 
ರಾಜನ ಕವಡಿಕೆಯ ಕಾಲುಗಣ್ಣಿಗೆ ಸಿಲುಕುವಂತಿಲ್ಲ (ವೀರಬಂ. ೫೪). 
ಕಾಲ್ಕಣ್ಣಿ: ೧. ವಿರಹಿವಿಹಂಗದ ಕಾಲ್ಕಣ್ಣಿಗಳೋ ಸ್ಮರ ಗುಣಿಸುವ 
ಸುದ್ದಗೆರೆಯೊ (ಶ್ರೀಪಾಲ. ೩-೬೫); ಹೆಬ್ಬಲೆ ತೆರೆಸೀರೆ ಕಾಲ್ಕಣ್ಣಿ 
ಬೆಳ್ಳಾರ ಹಬ್ಬುಗೆವಲೆಗಳ ಹೊಜಕಿಯ (ಕುರಾಸಾಂ. ೨೭-೪೩). ಬಲ್ಮುಡಿ 
ಬಿಟ್ಟು ತಮ್ಮ ಪಜ್ಜೆಗಳಾ ತೊಡರಲು ದೊಪ್ಪನೆ ಕೆಡೆದರು ಕಾಲ್ಕಣ್ಮಿ 
ತೊಡರಿ ಬೀಳ್ವಂತೆ ಹುಲ್ಲೆಗಳು (ಭರಚ, ೪೮-೭೮) ; ಮೊಲದ ಕಾಲ್ಕಣ್ಣಿ 
ಯಲಿ ದಿಗ್ಗಜ ನಿಲ್ಲುವುದೇ ಮುಂಗುಲಿಯ ಬೋನಿಗೆ ಹುಲಿಯ ಮಟ 
ದಕ್ಕುವಡೇ (ಅಂಬಿಕಾ. ೧೮-೬೬). [ಕಾಲ್‌ * ಕಣ್ಣಿ) 
ಕಾಲ್ಲಣ್ಣಿವಲೆ, ಕಾಲ್ಕಣ್ಣಿವಲೆ (ನಾ). ಕಾಲ್ಲಣ್ಣಿಯ ಬಲೆ; ಕಾಲಿಗೆ 
ತೊಡಕಿಸುವ ಕುಣಿಕೆಯ ಬಲೆ: ಕಣ್ಣಿನಲೆ ಹೊಡೆನಲೆ ಹೊಸೆದ 
ಕಾಲ್ಗಣ್ಣಿವಲೆ ತೆಳ್ಳುವಲೆ ಪುರಿಯೊಕ್ಕಣ್ಣಿವಲೆ (ಸಾಳ್ವಭಾ. ೫-೧೮). 
ಕಾಲ್ಯಣ್ಣಿವಲೆ: ಕಣ್ಣಿವಲೆಗಳುರುಳ್ವಲೆ ಕಿಜುವಲೆ ಕಾಲ್ಕಣ್ಣಿವಲೆಗಳಂಟು 
ಕಣಿಯಿಂ೦ (ಅನಂಚ. ೧೨-೧೨೯) [ಕಾಲ್ಗಣ್ಮಿ * ಬಲೆ] 
ಕಾಲ್ಫರ್ಚಿಸು (ಕ್ರಿ). ಕಾಲನ್ನು ತೊಳೆಯಿಸು : ಅವರ ಕೆಯ್ಕೊಳ್‌ ಧಾರ 
ಪೂರ್ವಕಂ ಕಾಲ್ಗರ್ಟಿಸಿ ಕೊಣ್ಣು (ಸೌಇಇ. XX, ೭೪-೩೨; 1112). 
[ಕಾಲ್ಲರ್ಚು, + -ಇಸ್ಕು) 
ಕಾಲ್ಗರ್ಚು, ಕಾಲ್ಗಚ್ಚು, (ಕ್ರಿ). ಕಾಲುಗಳನ್ನು ತೊಳೆ: ಇದಿರ್ಗೊ 
ಳ್ವುದು ಕಾಲ್ಗರ್ಚುವುದುದಾತ್ತಮಪ್ಪೆಡೆಯೊಳಿರಿಪುದರ್ಚಪುದೆಆಗಿರ್ಪುದು 
(ಆದಿಪು. ೪-೯೬); ಕಾಲ್ಗರ್ಚಿ ಧಾರಾಪೂರ್ವಕಂ ಮಾಡಿ (ಕಜ. 1, 
೧೩-೩೪; 1115); ನೀಂ ಗಳ ಕಾಲ್ಗರ್ಚಿದ ನೀರುಂ ಗಂಗೆಯನೀರುವೆಂ 
ಬಿವೀ ನಿಖಿಳ ಜಗನ್ಮಂಗಳಕೆರಂಗಳ್‌ (ಕಾವ್ಯಾವ. ೯೧); ಆ ಜಾಹ್ನವೀ 
ಸಿಂಧುವೀತನ ಕಾಲ್ಗರ್ಚಿನ ನೀರೆನಲ್‌ (ಜಗವಿ. ೮-೯೪). ಕಾಲ್ಲ 
ನಾಗಚಂದ್ರ ಸಿದ್ಧಾನ್ರಿಗರ್ಗೆ ಕಾಲೃಟ್ಟಿ ಬಿಟ್ಟ ಅಡಕೆಯ ತೋಂಟಿಂ 


u 
(ಸೌಇಇ. 21-1, ೬೫-೪೬; 1026). [ಕಾಲ್‌ * ಕರ್ಚು; (ಆ ಕಟ್ಟು)] 


(ಕುವ್ಮಾಸ. ೧೪-೨೫) ; 


ಕಾಲ್ಗುತ್ತು (ಕ್ರಿ). ೧. ಕಾಲಿನಿಂದ ಒತ್ತು; 


ಕಾಲ್ಗರ್ಚು ೧೭೬೫ 


ಕಾಲ್ಗರ್ಚು, ಕಾಲುಗಚ್ಚು, ಕಾಲ್ಲಚ್ಚ್ರು (ನಾ). ೧. ಪಾದ ತೊಳೆದ 


ನೀರು; ಪಾದೋದಕ. ೨. ಪಾದತೊಳೆದು ಮಾಡುವ ಪಾದಪೂಜೆ: 
ದಾಮೋದರ ಸೆಟ್ಟಿ ಯೊರ್ಗೆ ಸಾಸಿರ್ವ್ವರ ಸನ್ನಿಧಾನದಲ್‌ ಕಾಲ್ಗರ್ಚಾಗಿ 
ದಾನಂಗೊಂಡಂ (ಎಇ. 2126, ೨೧೯-೭ ; 1507) ; ಕಾಲ್ಗರ್ಚು ಕೈಥಧಾರೆ 
ಯಾಗಿ ಪಡೆದು (ಎಇ. ೫೪1, ೪೮-೫೨; 1147); ಭೂಮಿಯುಂ ಕಾಲ್ಗರ್ಚು 
ಕೈಧಾರೆಯಂ ಕೊಂಡು ... ಎರಡುಂ ಕೆಆಕಿಗೆ ಬಿಟ್ಟಿ ಧರ್ಮ್ಮ (ಸೌಇಇ. 
1-1, ೩೩೦-೬೪; 1212). ಕಾಲುಗಚು. "ಕಾಲುಗಚ್ಚುಗೊಳ್‌' 
ಸರಾ. ಕಾಲ್ಗಚ್ಚು,."ಕಾಲ್ಲಚ್ಚುಗೊಳ್‌' ಪರಾ. [ಆ ಕಾಲ್ಗರ್ಚು;) 


ಕಾಲ್ಗಳೆ (ಕ್ರಿ). ೧. ಕಾಲನ್ನು ಕತ್ತರಿಸು; ಬುಡವನ್ನು ಕೊಯ್ಯು. 


೨. ಕಾಲುವೆ ನೀರನ್ನು ಬಿಡು, --ಹಾಯಿಸು. ೧,೨: ಪಳಿಯುಂಟು 

ವಸ್ತ್ರ ಭೇದನದೊಳವಿಚಾರತ್ವದಳವಡಿಕೆಯುಂಟು ಮೃಗಕುಲದೋೀಕ್ಟಿ 

ಪಡೆ ಕಾಲ್ಗಳೆವುದುಂಟಚ್ಚ ಶಿರಪಚ್ಚಿಯೊಳು (ರೇವಣ. ೩-೫). 
[ಕಾಲ್‌ 4 ಕಳೆ, ; ಕಾಲ್ಡ್‌ ೬ ಕಳ್ಳೆ) 


ಕಾಲ್ಲಾಪು, ಕಾಲುಗಾಹು, ಕಾಲ್ಲಾಹು (ನಾ). ೧. ಕಾಲ್ಬಲ; 


ಬ 
ಕಾಲಾಳು; ಪದಾತಿ : ಸುತ್ತಿದ ಕಾಲ್ಮಾಪಿನ ಕಡಿತಲೆಯ (ಪಂಸಭಾ. 


೩-೫೫ ವ); ಕಾಲ್ಗಾಪು ಉಾಲ್ಲಾಪಿನೊಳ್‌. . .ಕಾಡೆ (ಪಂಪಭಾ. ೧೦-೯೩); 
ಕೊಂಡಾಡುವ ಕಾಲ್ಲಾಪಿನ ಗಂಡರ್ಕನಲಾಸಸಿ ಕೆದಜಕಿ ನಿಟಲೆನೆ ಮುಜಠಿವೆಂ 
(ಕಬ್ಬಿ ಕಾ. ೨೪೪). ೨. ಹಿಂದಿನಿಂದ ಮಾಡುವ ರಕ್ಷಣೆ; 
ಬೆಂಗಾವಲು : ಲೋಹಖುರವಾಹಂ ಸುತ್ತಿ ಕಾಲ್ಗಾಪಿನೊಳ್‌ ಬರೆ 
(ಪಂರಾಮಾ. ೨-೧೧) ; ಕೈದಾಳಿನ ಕಾಲ್ಗಾಪಿಂ ಹಡೆಯಂ ಹಣ್ಣಿದ ಕರಿಘಟಿ 
ನೆರೆದುವು (ವೀರೇಚ. ೨-೨೮); -ಕಾಲ್ಲಾಪಿನಣಿನೆರಸು ನಿಂದ ಜಾವದ 
ಮದಗಜಂಗಳುಮಂ (ವರ್ಧಪು. ೯-೫೬ ವ). ಕಾಲುಗಾಹು : 
೨, ಇವರೆಲ್ಲರು ಮಾಯೆಯ ಕಾಲುಗಾಹಿನ ಸರಮಾಲೆ ಕಾಣಾ 
(ಅವಚಂ. ೭-೨೩) ; ತಿರುಹಿ ಬಿಸುಟುವು ಕಾಲುಗಾಹಿನ ತುರೆಗವನು 
(ಕುವ್ಯಾಭೀ. ೪-೭೭) ; ಕೇಳಸುಳನೇ ಕಾಲುಗಾಹಿನ ಯುಕ್ತಿಯಾವುದೆನೆ 
(ವೀಕೈಪು. ೫-೧೪-೧೦). ಕಾಲ್ದ್ಯಾಹು: ೨. ಸಕಲ ಸ್ವಾಮ್ಯವಂತರು 
ಅವರ ಕಾಲ್ಗಾಹಿನ ಬಿಬ್ಲಮೂಲೂರ್ಪಿಬ್ಬರು ಹೊಲಿಯ ಜಂಗುಲಿ ಸಹಿತ 


(ಎಕ. ೪, ಬೇಲೂರು. ೭೫-೬೬; 1392), [ಕಾಲ್‌ 4 ಕಾಪು) 


ಕಾಲ್ಲಿಡಿಸು "ಕಾಲ್ಗೆ ಡಿಸು 'ನೋ. 
ಕಾಲ್ಗುಟ್ಟು (ಕ್ರಿ). ಕಾಲಿನಿಂದ ಕುಟ್ಟು, --ಮಿದಿ: ಕುಟ್ಟ ಖಡಿವೊಟ್ಟ 


ಶಿರಚರಣ ಮೆದೆಯೊಟ್ಟ ನಗ್ರಹದೊಳಟ್ಟೆ ಬೆಟ್ಟಳಾಲ್ಗುಟ್ಟೆ ಟ್ಟ] ಯಂತೆಇಟ್ಟ 
ಕೊಂತಗಳಿಂದ ಘಟ್ಟಸಿ (ಜಿನಮು. ೨೭-೧೨). [ಕಾಲ್‌ + ಕುಟ್ಟು) 


ಕಾಲ್ಗುಣ, ಕಾಲಗುಣ, ಕಾಲುಗುಣ (ನಾ). ೧, ಕಾಲಿನ ಗುಣ. 


೨. (ಆಲಂ) ಒಂದು ವ್ಯಕ್ತಿಯ ಆಗಮನದಿಂದ ಉಂಟಾಗುವ 
ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮ: ಸೊಸೆಯಾಗಿ ಬಂದ ಹುಡು 
ಗಿಯ ಕಾಲ್ಗುಣ ಬಹಳ ಕೆಟ್ಟದ್ದೆಂದು ಆ ದಿನ ದೇವಿಯ ಹೇಳಿಕೆ 
ಯಾಯಿತು (ಸ್ಮೃತಿಚಿ. ೩೨). ಕಾಲಗುಣ್ಣ: ೨. ಮನೆಹೊಕ್ಕ ಗಳಿಗೆಯ 
ಫಲವೋ, ಅಲ್ಲ ಅವಳ ಕಾಲಗುಣವೋ ತಿಳಿಯದು (ಒಡ್ಡಿಉ. ೧೭). 
ಕಾಲುಗುಣಿ: ೨. ಆಕೆಯ ಕಾಲುಗುಣದಿಂದಾಗಿ . . . ಕೆಲವು ವರ್ಷ 
ಗಳಲ್ಲೇ ಇಪ್ಪತ್ತೈದು ರೂಪಾ ಯಿ ಸಂಬಳದವರೆಗೂ ಏರಿದನು 
(ಬಾಗಿನ. ೫೧). (ಕಾಲ್‌, + ಗುಣ] 

ಕಾಲಾಡಿಸು : ನೆತ್ತರ 
ತೊಕ ಗಳೊಳ್ಳಾಲ್ಲುತ್ತಿ ನೋಡಿ ಯು ೦ (ಗದಾಯು. ೬-೨೮ ವ). 
೨. (ಆಲಂ) ಪರೀಕ್ಷಿಸು; ವಿಚಾರಿಸಿ ನೋಡು: ಅವನೀವಂತುಟ 
ನೀಯದಂತುಟನದಂ ಬಲ್ಲಂತು ಕಾಲ್ಲುತ್ತಿ ನೋಡು (ಪಂಪಭಾ. ೯-೨೬). 

(ಕಾಲ್‌, + ಕುತ್ತು] 


85 


40 


45 


ಕಾಲ್ಗೊರಸು 


ಕಾಲ್ಲುಪ್ಪಸೆ, ಕಾಲುಕುಪ್ಪಸ, ಕಾಲುಕುಬುಸ, ಕಾಲ್ಕುಪ್ಪಸ (ನಾ). 


೧. ಕಾಲಿಗೆ ತೊಟ್ಟು ಕೊಳ್ಳುವ ಕುಪ್ಪಸ; ಕಾಲಿನ ಕವಚ; 
ಪೈಜಾಮ; ಷರಾಯಿ: ಕನತ್ಯನಕ ಕವಚಮಂ ತೊಟ್ಟು ಕಾಲ್ಗುಪ್ಪಸ 
ಮನಸಿಟ್ಟು ಸೀಸಕಮಂ ಸಿಂಗರಿಸಿ (ರಾಜಶೇ. ೬-೧೧ ವ). ಕಾಲುಕುಪ್ಪಸ: 
೨. ಕಾಲುಚೀಲ; ಕಾಲುಮುಚ್ಚಿಗೆ: ಕಾಲುಕುಪ್ಪಸದವರು ಬರುವರು 
(ಕಾಲಸಂ. ೨೫-೨೯). ಕಾಲುಕುಬುಸೆ: ೨. ಅವಳು... ಕಾಲಿಗೆ 
ಕಾಲುಕುಬುಸ ತೊಡಿಸಿ ಬೂಟು ಹಾಕಿದ್ದಳು (ಹೇಮಂತ. ೨೧೮). 
ಕಾಲ್ಕುಪ್ಪಸ : ೧. ಚಿಂಗಾವಿಯ ನಿಲುವಂಗಿಯನ್ನು ಧರಿಸಿದ್ದಾನೆ. 
ಆದೇ ಬಣ್ಣದ ಕಾಲ್ಕುಪ್ಪಸ (ತುಂಗಧ. ೨). 

[ಕಾಲ್‌ + ಕುಪ್ಪಸ] 


ಕಾಲ್ಗುಖುಹು (ನಾ). ಹೆಜ್ಜೆಯ ಗುರುತು: ಇದೆ ಸೋಮವಲ್ಲಿ 


ಯೆಡೆಯೊಳ ಮೊಲದ ಕಾಲ್ಲುಜುಹು (ಭಾವಚಿಂ. ೫-೧೦). 
(ಕಾಲ್‌, 4 ಕುಖಹು (೮ ಕುಜುಪು)] 


ಕಾಲ್ಗೆಡಿಸು, ಕಾಲುಗೆಡಿಸು, ಕಾಲ್ಲಿಡಿಸು (ಕ್ರಿ). ಅಡ್ಡಗಟ್ಟು; ಕಾಲಿನ 


ಶಕ್ತಿಯನ್ನು ಉಡುಗಿಸು ; ಗಾಬರಿಗೊಳಿಸು; ಧೈೈರ್ಯಗುಂದಿಸು: 
ಸಿಲ್ಕಿದವರಂ ಸೀಳ್ದು ಕಂಡರಂ ಕಾಲ್ಗೆಡಿಸಿ ಪೊಡೆದು ಕಡಂಗಿ ಉಾಯ್ಪೆಜಕಿ 
(ರಾಜಶೇ. ೬-೧೧ ವ); ಬಯ್ಗೂ ಬಾಯ್ದಡಿಸಿ ಕಾಲ್ಗೆಡಿಸಿದರ್ಭೂರಿ 
ವಿಪ್ರೋತ್ತಮರನು (ಮಲ್ಲಾರಿ. ೧-೨೦). ಕಾಲುಗೆಡಿಸು: ಕುಸುರಿ 
ದಣಿದು ಕಾಲುಗೆಡಿಸಿ ವಸುಧೇಶನ ಮನ್ನೆಯರು ಕುರುಕರನು ದೆಸೆಬಲಿ 
ಗೊಟ್ಟಿರು (ಕಂನವಿ. ೧೮-೧೦೯). ಕಾಲ್ಗಿಡಿಸು : ಅಗ್ಗಳಮಾಗಿ ಕಾಲ್ಲಿಡಿ 
ಸಲು, .. ನೆಲೆಗಿಡಿಸಲುಂ ಫೊಲಗಿಡಿಸಲುಂ ಬಲ್ಲೆಂ (ಶಾಂತಿಪು.೩-೨೩ ವ). 
[ಕಾಲ್ಗೆಡು + - ಇಸ್ಕು] 


ಕಾಲ್ಗೆಡು, ಕಾಲುಗೆಡು (ಕ್ರಿ). ಕಾಲು ಸೋಲು; ಶಕ್ತಿಗುಂದು; 


ನಿತ್ರಾಣವಾಗು : ಕಾಲ್ಗೆಟ್ಬಿನಂತೆ ಗತಿಗೆಟ್ಟು, ಬೆಸನಿಯಂತೆ ಪೆಂಪಂ 
ಬಿಟ್ಟು (ಧರ್ಮಾಮೃ. ೨-೧೦೫); ನಾಲ್ಕುಂ ಡೆಸೆಯೊಳ್‌ ತನ್ನಾರ್ಪಿನಂ 
ಹುಲ್ಲೆಯನಆಸಿಯವಂ ಕಾಣದೆ . . . ಬೆಳ್ಳೆರಳೆ ಪರವಶಂ ಬಿಟ್ಟು 
ಕಾಲ್ಗೆಟ್ಟುದಾಗಳ್‌ (ನಳಡಂ. ೭೨); ತುರಗಂ ದೆಡದಡಿಸಿ ನಡೆಯಲಾಜದೆ 
ಕಾಲ್ಗೆಟ್ಟರೆ (ಅಶ್ವಶಾ. ೧೩-೨೭); ಕಾನೊಳಹೊಕ್ಕು ಕಾಲ್ಗೆಡದೆ ( ಪ್ರಭಂಜ. 
೨-೬೩). ಕಾಲುಗೆಡು : ಮರನ ಸುತ್ತಿ ಕಾಲುಗೆಟ್ಟರಲ್ಲಾ ಭೂಸುರಾದಿ 
ಗಳು (ನೋಳಿಮಾ. ೧೦೪-೪೧೬). ಈ ರಸಮಂ . . . ಅಲ್ಲದ ರಸಮಂ 
ಕೊಳ್ಳೆ ಕಾಲುಗೆಡೆ£ಡು]ಗು ಜ್ವರನಿಚಯ (ಸಾಳ್ವ ಸಾಂ. ೧೨); ಭಾವೆಯರಿಗೆ 
ಸೋಲದವರಾರು ಸುರೆಜಾಲ ಮುನಿ ಹಿಕರದೊಳು ಸೋಲದವರಾರು 
ದಿಗುಪಾಲರೊಳುಮವರ್ನೋಡಿ ಕಾಲುಗೆಡದವರಾರು (ನವವಮೋ. 
೧೭-೫೩). (ಕಾಲ್‌, + ಕೆಡು] 


ಕಾಲ್ಗೆಡೆ (ಕ್ರಿ). ಕಾಲಿಗೆ ಬೀಕೆ; ನಮಸ್ಕರಿಸು : ಈ ತೆರದಿ ಕಾಲ್ಗೆಡೆದ 


ಮದನನ ಮಾತಿಗತಿಸಂತೋಷಬಟ್ಟು (ಜೀವಂಚ. ೪-೭೦). 
[ಕಾಲ್‌ + ಕೆಡೆ] 


ಕಾಲ್ಗೆರಹು "ಕಾಲೈರ್ಪು' ನೋ. 
ಕಾಲ್ಗೆರೆ (ನಾ). ಕಾಲಲ್ಲಿಯ ಗೆರೆ; ಪಾದರೇಖೆ: ಬಾನೊಳ್‌ ಫೊ 


ಬಾಂಬೊಣಕೆ ; -ಏವಂ ಬಾಂದೊಳ€ಕೆ .. ಮೆಯ್ಕುಳಿ, ಕಯ್ಮೋಡು, 
ಕಾಲ್ಗೆರೆ (ಶಬ್ದಾನು. ೩೦೫ ಪ್ರಯೋ). . [ಕಾಲ್ಡ್‌ * ಗೆರೆ] 


ಕಾಲ್ಲೊರಸು, ಕಾಲುಗೊರಸು (ನಾ). ಕಾಲಿನ ಗೊರಸು; ಖುರ: 


ಅದರ ಕಾಲ್ಗೊರೆಸು ಮುದುರಿ ಬಿತ್ತು ಅದೂ ಬಿತ್ತು; ತನ್ನ ಸವಾರರನ್ನೂ 
ಬೀಳಿಸಿತು (ಗಲಿಪ್ರ. ೩೬). ಕಾಲುಗೊರಸು : “ಶಫಂ, ಖುರಃ? - 
೨ ಕುದುರೆಯ ಕಾಲುಗೊರೆಸಿನ ಹೆಸರು. (ಸಿದ್ಧಾಂತಿ. ೨೧೬). 

[ಕಾಲ್ಡ್‌ + ಗೊರಸು] 


ಕಾಲ್ಲೊಲೆ 


ಕಾಲ್ಲೊಲೆ, ಕಾಲುಗೊಲೆ (ನಾ). ತುಳಿದು ಕೊಲ್ಲುವಿಕೆ; ಕಾಲ್ತುಳಿ 
ತದ ಕೊಲೆ: ಜೀದಿವರಿಪುತಾನೆಗಳ ರಿಪುಬಲವನು ಭೇದಿಸಿ ಕಾಲ್ಗೊಳೆ 
ಗಳಲಿ ಸಾಧಿಸಿ ಕೊಲುವೆವು (ಕಂನವಿ. ೮-೪೧); ಚೌಪಟಿದೇಜಾಟ 
ಡೊಳ್ಳದುರಂ ಕೋರ್ಪ ಕಯ್ಲೊಲೆ ಬಾಯ್ಗೊಲೆ ಮಯ್ಲೊಲೆ ಕಾಲ್ಗೊಳೆ 
ಕೋಳ್ನೊಲೆಯಂ ಕಲಿಸ (ರಾಜಶೇ. ೬-೧೧ ವ). ಕಾಲುಗೊಲಿ : 
ಕಾಲುಗೊಲೆಯಲಿ ವಿಗಡ ಕರಿ ತುಳಿದಾಡಿತಿದಿರಿದಿರಾದ ಪಟುಭಟರ 
(ಕುವ್ಕಾದ್ರೋ. ೩-೧೬); ಕಾಲುಗೊಲೆಯಲ್ಲಿ ಕೊಂಡುದೈದಾಜಕೇಳು 
ಲಕ್ಷನನು (ಕೋಗಯ. ೨೧-೧೪). [ಕಾಲ್‌ + ಕೊಲೆ] 

ಕಾಲ್ಗೊಳ್‌ (ಕ್ರಿ). ಕಾಲನ್ನು ಪಡೆ; ಕಾಲಿನ ಮೇಲೆ ನಿಲ್ಲು: (1). 

(ಕಾಲ್‌, * ಕೊಳ್‌] 
ಕಾಲ್ಗೊಳಿಸು (ಕ್ರಿ). ನಿಲ್ಲಿಸು; ನಿಲ್ಲುವಂತೆ ಮಾಡು: (೪). 
[ಕಾಲ್ಗೊಳ್‌ ಡ್‌ -ಇಸ್ಯು) 

ಕಾಲ್ಸೋ, ಕಾಲ್ಫೋ (ಕ್ರಿ). ೧. ಕಾಲುಗಳನ್ನು ಜೋಡಿಸು, 
ಸೇರಿಸು: ನಯದಿಂದಂ ಬರೆದಂತೆಯುಂ ಕಡೆದು ತಂದಿಟ್ಟಿಂತೆಯುಂ 
* - » ನಿಜಿಸಿ ಕಾಲ್ಗೋದಂತೆಯುಂ ನೆರ್ಮಿದಂತೆಯುಮಿರ್ಕುಂ ಜಿನ 
ಬಾಲರೂಪಮೆರ್ದೆಯೊಳ್‌ ಮುಂ ಕಂಡಗಲ್ಲಿರ್ದರಾ (ಶಾಂತಿಪು.೧೦-೮೫). 
೨. ಮೇಲೇರಿ ಕುಳಿತುಕೊ; ಸವಾರಿ ಮಾಡು: *ಕಾಲಿಡು, ವಾಹನ 
ವನ್ನು ಏರು? (ಪಂರಾಮಾ. ಕೋಶ) ; ಪೊರಜೆವಿಡಿದು ಕೊರಲ ಬಳಿಗಳೊಳೆ 
ಕಾಲ್ಗೋದು ಪರಿಯಿಸುವ ರಸತ್ತಾರುಗರುಮಂ (ಪಂಪಭಾ. ೧೨-೬೦ ವ); 
ಕಾಲ್ಲೋದು ಗಂಧಾಂಧ ಸಿಂಧುರಮಂ (ಪಂರಾಮಾ. ೨-೧೧); ಇನ್ನುಂ 
ನಿಳಿಂಪೇಭಪೂರ್ವಾಸನದೊಳ್‌ ಕಾ ಲ್ಲೊ «ಯೆ ದಿನ್ನುಂ ನಿಜಕುಲಿಶ 
ಮಹಾಸ್ತ್ರಕ್ಕೆ ಕೈನೀಡದಿನ್ನುಂ ... ಕಾದದೇಶಿರ್ಪೆ (ಜ ಗವಿ. ೧೩-೬೦). 
ತಿ. ಬೆನ್ನಹಿಂದೆಯೇ ಬರು; ಹಿಂಬಾಲಿಸು; ಎಡೆಬಿಡದೆ ಅಬ್ಬ ಬರು : 
ತಲಿ ಯೊಳ್‌ ಚೌದಂತನೆನ್ನಾನೆಗೆ ಮಲೆದೊಡೆ ವೈಹಾಳಿಯೊಳ್‌ ದಿಗ್ಗಜಂ 
ಬೆಂಬಲ ಯೊಳ್‌ ಕಾಲ್ಗೋದೊಡೀ ಕಟ್ಟಿಣಕದ ಮದದೊಳ್‌ ಕರ್ಬೊಲ 
ಕಾವ ರೂಹುಂಸುಖಿದೊ ೀಡಿತ್ತಾದೊಡೆ (ಆಅನಂಪು. ೨-೩೦). 
ಕಾಲ್ಕೋ : ೧. ತಂಬೆಲರ್‌ ಮೈಮರೆದಡಂಗಿ ಹಂಬಲಿಸುತಿದೆ ಹೊತ್ತು 
ಕಾಲ್ಕೋದು ಮೆರವಣಿಗೆ ಮುಂಬರಿವ ದಾರಿಯೆಂ ತುಳಿಯಿತು ಕಡಂಗಿ 


(ಕಾಲೂರ. ೧೫೧-೩೩೨). [ಕಾಲ್‌, * ಕೋ) 
ಕಾಲ್ಜೀಲ, ಕಾಲುಚೀಲ (ನಾ). ಕಾಲುಕುಪ್ಪಸ: ಕರಿಯ ಕಾಲ್ಫೀಲ 
ಗಳೂ , . . ಪಾದಗಳೂ ಎದ್ದು ಕಾಣುತ್ತಿದ್ದವು (ಪನರು. ೨೪೬). 


ಕಾಲುಚೀಲ: ಕಾಲುಚೀಲಗಳನ್ನು ತೆಗೆದು, ಸರಾಯನ್ನು 
ಮೊಣಕಾಲ ಮೇಲಕ್ಕೆ ಮಡಿಸಿಕೊಂಡು (ರಂಗಕ. ೨೪). 
[ಕಾಲ್‌, + ಚೀಲ] 
ಕಾಲ್ಜೆಂಡು (ನಾ). (ಕೈ ತಾಕಿಸದೆ) ಕಾಲಿನಿಂದ ಮಾತ್ರ ಆಡುವ, 
ಚರ್ಮದ ಹೊದಿಕೆಯುಳ್ಳ ಗಾಳಿ ತುಂಬಿಸಿದ ಚೆಂಡು: ಕಾಲ್ಜೆಂಡ 
ನಾಡಿದರ್‌ (ನವೃಧ್ವ. ೧೧); ಕಾಲ್ಪೆಂಡುಗಳನೂದಿ ಅಭ್ಯಾಸವಾಗಿದೆ 
ಸೇಡೆಯಾಗದು ನನಗೆಂದೆ (ಚಂದ್ರವೀ. ೯೫-೭೭). 
[ಕಾಲ್‌ + ಚೆಂಡು] 
ಕಾಲ್ತಿದೆ (ನಾ). ಒಬ್ಬಾತನ ಹೆಸರು: ವಿಜಣನಾಯಗರಾ ಮಗನ್‌ 
ಕಾಲ್ತಿದೆ (ಎಇ. 1x, ೧೭-೬; 800). (2) 
ಕಾಲ್ತುಳಿತ "ಕಾಲ್ದುಳಿತ' ನೋ. 
ಕಾಲ್ತೆಗಿಸು (ಕ್ರಿ). ಕಾಲು ಕೀಳಿಸು; ಓಡಿಸು: (6). 
[ಕಾಲೆ ಗೆ (ಆ ಕಾಲ್ಚೆಗೆ) + ಇಸ್ಕು) 
ಕಾಲ್ತೆಗೆ "ಕಾಲ್ದೆಗೆ' ನೋ. 
ಕಾಲ್ತೊಡಕು "ಕಾಲ್ದೊಡಕ್ಕು' ನೋ. 


೧೭೬೬ 


ಳಾ 


ಕಾಲ್ಲುಲುಗಲ್‌ 


ಕಾಲ್ತೊಡರ್‌ (ಕ್ರಿ). ಕಾಲಿಗೆ ತೊಡಕಿಕೊಳ್ಳು: ಅಜಸುವ ಬಳ್ಳಿ 
ಕಾಲ್ತೊಡರ್ದುದೆಂಬ ನಾಣ್ನುಡಿ ಪ್ರತ್ಯಕಮಾದುದೆಂದು ರಾಗಿಸಿ 
(ಸಂಚತಂ. ೧೫೭-೮). [ಕಾಲ್ಕ್‌ + ತೊಡರ್‌|] 

ಉಲ್ತೊಲೆ (ನಾ). ತೊಲೆಯ ನಾಲ್ಕನೆಯ ಭಾಗದಷ್ಟು ತೂಕ : (9). 

(ಕಾಲ್‌, ತೊಲೆ] 

ಕಾಲ್ರೊಳೆ "ಕಾಲ್ಲೊಳೆ' ನೋ. 

ಕಾಲ್ದಳ, (ನಾ). ೧. ಕಾಲಿನ ತಳ; ಅಂಗಾಲು: ಕಾಲ್ವಳದೊ 
[ಪಾಕಾಂ. ಕಾಲ್ದುದಿಯೊ]ಳೊಡೆಯಲೈ ನಿನ್ನ ಮಗನೀತಂಗೆ ಸೋಲ್ಡಪನೆ 
(ಚೈಮಿಭಾ. ೭-೪೧). [ಕಾಲ್‌ + ತಳ (ಇ ತಲ)] 

ಕಾಲ್ದಳ್ಳೆ, ಕಾಲುದಳ (ನಾ). ಕಾಲಾಳುಗಳ ಸೇನೆ; ಪದಾತಿ; 
ಸೈನ್ಯ: *ಕಾಲ್ಪಲ” (ಪ್ರಳಣ್ಣ). ಕಾಲುದಳೆ ; ಕಟ್ಟೊಟ್ಟಜೆಯಂ 
ಭಹ್ಹಾರಮುಮಂ ಕಾಲುದಳವೋ « ೫೫ ಪೆ ಬಲ್ಲಂ ಇನ್ನುಂ ನರಗನನೆ 
ನಾಳುವುದೆನ್ನು (ಎಕ. ೪1, ಕಡೂರು. ೧೪೭-೫ ; 972). [ಕಾಲ್ಡ್‌ 4 ದಳ) 

ಕಾಲ್ದಾರಿ, ಕಾಲುದಾರಿ (ನಾ). ೧. ಕಾಲ್ಪಡಗೆಯಿಂದ ಹೋಗುವದ 
ಕ್ಸಾಗಿ ಮಾತ್ರ ಇರುವ ದಾರಿ. ೨. ಜನ ನಡೆದು ನಡೆದು ತಾನಾಗಿ 
ರೂಪುಗೊಂಡಿರುವ ದಾರಿ: ಜನರಿಗೆ ಬೇರೆ ಕಾಲ್ಮಾರಿಗಳಿರುವ 
ಭವ್ಮವಾದ ರಾಜರಸ್ತೆ (ವಾತ್ಸಲ್ಯ. ೫೯). ಕಾಲುದಾರಿ: ಗಣಪತಿತೋಟದ 
ಕಾಲುದಾರಿಯಲ್ಲಿ ನಡೆದ (ಪದ್ಮಸ. ೧೮೮) ; ಕಾಲುಬಾರಿಯನ್ನು ಹಿಡಿದು 
ಆ ವನಪ್ರದೇಶವನ್ನು ದಾಟದಳು (ಶ್ರೀರಾಯ. ೨೧೫). [ಕಾಲ್ಡ್‌ * ಬಾರಿ] 

ಕಾಲ್ದುದಿ (ನಾ). ಕಾಲಿನ ತುದಿ: ಉರ್ವರೆಯೊಳೆ ತಳ್ತ ಕಾಲ್ದುದಿ 
(ಶಬಶಂ. ೨-೭೯) ; ಸಗ್ಗಳೆಯ ನೀರಿಂದೆ ಕಾಲ್ಲುದಿಯೊಳ್‌ ಬಸಿವ 
ನೆತ್ತರಂ ತೊಳೆದು (ಚೈಮಿಭಾ. ೨೮-೫೫). [ಕಾಲ್‌ *- ತುದಿ] 

ಕಾಲ್ದುಳ್ಳಿ, (ಕ್ರಿ). ಕಾಲಿನಿಂದ ತುಳಿ; ಮೆಟ್ಟು: ತುಂಡುತುಂಡಾಗಿ 
ಕತ್ತರಿಸಿ ಗಾಣದೊಳರೆದು ಹಿಂಡಿ ರೆಸಮಂ ತೆಗೆದು ಕಾಸಿ ಕಾಲ್ದುಳಿಯ 
ಲುಂ [ಪಾಕಾಂ. ಳಿತದಿಂ] ಖಂಡಶರ್ಕರೆಯಾದೆವು (ಡೆಬಪು. ೧೧-೧೧). 

[ಕಾಲ್ಡ್‌ + ತುಳ್ಳಿ (ಆ ತುಟ್‌,)] 

ಕಾಲ್ಡುಳ್ಳಿ, ಕಾಲುದುಳಿ (ನಾ). ೧. ಕಾಲಿನ ತುಳಿತ; ಮೆಟ್ಟುವಿಕೆ: 
ಗಜಘಟಿಯ ಕಾಲ್ದುಳಿಗೆ ಹೆಡೆಯಜಿಗಿಚಿಗಳಾದವು ವಾಸುಗಿಯ (ತೊರರಾ. 
೬-೩೨-೪); ಪಡೆಯೆ ಕಾಲ್ದುಳಿಗಾಗ ಗಿಡುಬಳ್ಳಿ ಪೆರ್ಮ್ಮರ ಪುಡಿಯಾಗೆ 
(ಕಂನವಿ.೧೨-೬); ಕಾಲ್ಲುಳಿಯೊಳಳಿಬಾಗೆ ತೋರ್ತ್ತ್ರ ಳದುಳಿವಂ ರೆಣರಂಗ 
ಭೈರವಂ ಗೋವಿನ್ದ (ಸೌಇಇ. ೫೫. ೮೭-೨೮; ?). ೨. ಕಾಲಿನಿಂದ 
ತುಳಿಯಲ್ಪಟ್ಟದ್ದು: ತರಣಿಯ ಮಧುಕರನಿಕರದ ಮರುತನ ಕಾಲ್ದುಳಿ 
ಯಿವೆಂದು ಪೂವಂ ಬಿಟ್ಟಾ ಗಿರಿಸುತೆ ಮನಃಕುಸುಮದಿಂ ಪರಮನ 
ನೇಕಾಂತ ಭೂಮಿಯೊಳ್‌ ಪೂಜಿಸುವಳ್‌" (ಗಿರಿಕ.೩-೯೭). ಕಾಲುದುಳಿ: 
೧. ವಿಗಡ ಭೀಮನ ಕಾಲುದುಳಿ ಕಂಪಿಸಿತು ಕಾನನವ(ಕುವ್ಕಾಅ. ೧೦-೭); 
ವನವನು ಘಾಸಿಮಾಡುತ ಕಾಲುದುಳಿಯಲಿ (ನಿಭಾಗ. ೧೦-೩೨-೭). 

[ಕಾಲ್‌, + ತುಳ್ಳಿ (೮ ತುಟ್ಕಾ)] 

ಕಾಲ್ಮುಳಿತೆ, ಕಾಲ್ತುಳಿತ (ನಾ). ೧. ಕಾಲಿನಿಂದ ತುಳಿಯುವಿಕೆ; 
ಹಿಂಸಿಸುವಿಕೆ: ತುಂಡುತುಂಡಾಗಿ ಕತ್ತರಿಸಿ ಗಾಣದೊಳರೆದು ಹಿಂಡಿ 
ರಸಮಂ ತೆಗೆದು ಕಾಸಿ ಕಾಲ್ಲುಳಿತದಿಂ [ಪಾಕಾಂ. ಳಿಯಲುಂ]ಖಂಡ 
ಶರ್ಕರೆಯಾದೆವು (ಚೆಬಪು. ೧೧-೧೧). ಕಾಲ್ತುಳಿತ: ೨. ಓಡಾಟ : 
ನಿನ್ನ ಕಾಲ್ತುಳಿತದಿಂ ಹಟ್ಟಿ ಮನೆ ತುಂಬಿತ್ತು (ಕಾಲೂರ. ೮೩-೧೫೮). 

[ಕಾಲ್‌, + ತುಳಿತ] 

ಕಾಲ್ದುಯಿಗಲ್‌ (ನಾ). (?) : ಅತಿಶಯಮಾಯ್ತು ಕಾಲ್ದುಜು[ಪಾಕಾಂ. 
ಕಾದುಜು] ಗಲಿಟ್ಟಳ ಮಾಯ್ತುರಚಲ್ಲಿ ಕೊಂದು ಕೂಗಿತು ಕಟಿಚಲ್ಲಿ 
(ಕಾವ್ಯಾವ. ೬೧). [?) 


ಕಾಲ್ಡೂಳಿ 


ಕಾಲ್ದೂಳಿ, ಕಾಲುದೂಳಿ, ಕಾಲುದೂಳು (ನಾ). ೧. ಕಾಲಿನ 
ದೂಳು; ಕಾಲುಗಳು ಎಬ್ಬಿಸಿದ ದೂಳು : ಹೂಳಿತಂಬುಧಿ ಕಓಬಲದ 
ಕಾಲ್ಲೂಳಿಯಲಿ (ತೊ ರರಾ. ೬-೬-೫೭). ೨. ಊಟಮಾಡುವಾಗ 
ಬೇರೆಯವರ ಕಾಲುದೂಳಿನಿಂದ ಬರುವ ಅಸ್ವಸ್ಥತೆ. ೩. ಹೆರವರ 
ಕಣ್ಣನಂಜಿನಿಂದಾಗುವ (ಮಕ್ಕಳ) ಹೊಟ್ಟೆನೋವು: ಮಗುವಿಗೆ 
ಕಾಲ್ದೂಳಿಯಾಗಿದೆ. (ರೂಢಿ). ೪. ಪಾದಧೂಳಿ; ಚರಣರಜ: 
ಮಹಾತ್ಮರ ಕಾಲ್ಲೂಳಿಯಿಂದ ಈ ಮಂದಿರ ಪವಿತ್ರವಾಯಿತು (ರೂಢಿ). 
ಕಾಲುದೂಳಿ: (8). ಕಾಲುದೂಳು : (ಕ). [ಕಾಲ್ಕ್‌ + ದೂಳಿ] 

ಕಾಲ್ಪೆಗ್ಗೆ, ಕಾಲುತೆಗೆ, ಕಾಲ್ತೆಗೆ (ಕ್ರಿ). ಕಾಲುಕೀಳು; ಓಡಿಹೋಗು; 
ಹೊರಟುಹೋಗು : ಕಾಲ್ತೆಗೆಯೆ ಬಿಳ್ಲಿನಂ ಮಿಗೆ ಸಾಲ್ವೆಗೆದುದು 
ವಿಹಗವೀಧಿ ಮುಗಿಯುತ್ತಬ್ಬಂ ಜೋಲ್ಡುವು (ಗಿರಿಕ. ೪-೬೮); ಕಾಳೆಗ 
ಕಳುಕಿ ಕಾಲ್ದೆಗೆದ ಫೌಜನು ಕಂಡು (ಪ್ರಭಂಜ. ೨-೨೨); ಈ ಜಗತ್ತಿನಲ್ಲಿ 
ಜನ ಕೆಲವು ಕಾಲ ಒಟ್ಟಿಗೆ ಇರುತ್ತಾರೆ; ತಮ್ಮ ತಮ್ಮ ನಿಲ್ದಾಣ ಬರು 
ತ್ತಲೇ ಅಲ್ಲಿಂದ ಕಾಲ್ದೆಗೆಯುತ್ತಾರೆ (ಎದ್ಯಾರೆ. ೧೪೨). ಕಾಲುತೆಗೆ: 
ಸಿಂಹದ ಗರ್ಜನೆಗೆ ಮೃಗೆಗಳೆಲ್ಲಾ ಗಡಗಡ ನಡುಗಿ ನಿಲ್ಲಲಾರದೆ ಕಾಲು 
ತೆಗೆಯುತ್ತವೆ. (ಮು6ಬಯಿ. ೪-೨೧೨), ಕಾಲ್ರೈಗೆ; ಗೆಳತಿಯರು ಗಾಬರಿ 
ಯಾಗಿ ಅಲ್ಲಿಂದ ಕಾಲ್ತೆಗೆದರು (ಹೂಬಿಸಿ, ೩); ಹೋಗುವಾಸೆಯಿಲ್ಲ 
ಕಾಲ್ತೆಗೆವಾಸೆಯಿಲ್ಲ ಸುಮ್ಮನೆ ಮೇಲ ಸಿಟ್ಟಸಿ ನಿಲ್ಲುನಾಸೆಯೆನಗೆ 
(ಮಲೆದೇ. ೬). [ಕಾಲ್‌ * ತೆಗೆ) 

ಕಾಲ್ದೆಗ್ಗೆ (ನಾ). ನಡಗೆ; ಗತಿ: ನಗೆಯೊಳ್‌ ಕೆಲಂಬರಂ ಸೋಲ್ತಂತೆ 
ನಿಲ್ವ ಕಾಲ್ಜೆಗೆಯೊಳ್‌ ಕೆಲಂಬರಂ ವಿಟಮಾರ್ಗಮಂ ತೋರ್ಪ ಬಗೆಯೊಳ್‌ 
ಕೆಲಕೆಲಂಬರಂ . . .- ಮರುಳ್ಳಾಡುತ (ಜೆಬಪು. ೧೯-೩೫). 

[< ಕಾಲ್ಮೆಗೆ) 

ಕಾಲ್ಮೆಸೆ (ನಾ). ೧. ಕಾಲಿನ ಎಡೆ; ಕಾಲಿನ ಬಳಿ: ಸುತ್ತಿನುಂಗುರ 
ಮದ್ದು ಮಣಿ ಯಂತ್ರಗಳ ತಂದು ತೆತ್ತಿಸಿದರು ಕಾಲ್ತೆಸೆಯ (ಮೋಹತ. 
೧೭-೧೩). ೨. ಕೆಳಭಾಗ; ಅಡಿ: ಆ ಪುಟದ ಕಾಲ್ಮೆಸೆಯ ಓಪ್ಪಣಿ 
ಯಲ್ಲಿ. .. ಒಂದು ಪದ್ಯವನ್ನು ಉದಾಹರಿಸಿ (ಸಾಹಿಸಂ. ೧೩೫). 

[ಕಾಲ್ಡ್‌ + ದೆಸೆ] 

ಕಾಲ್ಡೊಡಕು, (ಕ್ರಿ). ಕಾಲು ತೊಡಕಿಕೊಳ್ಳು ; ಕಾಲಿಗೆ ತೊಡರಿ 
ಕೊಳ್ಳು : ವಿಷಯದ ಕುಳಿಯೊಳಗೆ ಕಾಲ್ದೊಡಕಿ ಬಿದ್ದ ಸುಯೋಗಿ 
ಯಂದದಲಿ (ಕುವ್ಯಾಸ. ೧೬-೪೮) ; ತೊಳಲುತರಸುವ ಬಳ್ಳಿ ಕಾಲ್ದೊಡಕಿ 
ದಂತೆ (ಜೈಮಿಭಾ. ೨-೪೫). [ಕಾಲ್ಡ್‌ + ತೊಡಕ್ಕು (ಆತೊಡಂಕ್ಕು)) 

ಕಾಲ್ಮೊಡಕ್ಕು, ಕಾಲ್ತೊಡಕು (ನಾ). ೧. ಕಾಲಿಗೆ ಅಡ್ಡಿಯಾಗು 
ವುದು; ಕಾಲಿಗೆ ತೊಡರಿಕೊಳ್ಳುವುದು: ಮೆಟ್ಟಿದ ಉಾಲ್ಡೊಡಕಿನ 
ಕರುಳ್ಗಳ ಕಿಗ್ಗಟ್ಟಿನ ಸುರಗಿಯೊಳ್‌ ಕೊಜಕೆದು (ಮೋಹತ. ೩೫-೧೫). 
೨. (ಆಲಂ) ಅಡ್ಡಿ ; ತೊಂದರೆ; ಪ್ರತಿಬಂಧ; ವಿಫ್ನೆ. ೩. (ಆಲಂ) 
ತಡ; ವಿಳಂಬ: ನಿನ್ನೊಡನೆ ಬಂದಪೆನೆನುತ ಬೇಗದೊಳರ್ತಿಗೆಡಸದೆ 
ಘನಕುಚೆಯೆ ಬಾಯೆನುತ ಕಾಲ್ಡೊಡಕೇಕೆ ಮಗುಳೆನುತ (ಬಸಪು. ೫-೩೧). 
ಕಾಲ್ತೊಡಳು : ೧. ದಾಂಪತ್ಮ ಜೀನನ ದಿವೃಪಥದಲ್ಲಿ ಕಾಲ್ತೊಡಕೇ, 
ಇಲ್ಲವೇ ಪ್ರಬಲವಾದ ಪ್ರಚೋದಕ ಶಕ್ತಿಯೋ? (ನೋಳಿಮಾ. ೧೨೭ 
ಪ್ರಸ್ತಾವ). ಪಿ. ವಿಸಂಗತನಾದ ವರ್ಣನೆ ವಿವರಣೆಗಳು ಬಂದರೆ... 
ತುಂಬಾ ಕಾಲ್ತೊಡಕಾಗುವುವು (ಕಥಕ. ೭೯). 

[ಕಾಲ್ಡ್‌ * ತೊಡಕ್ಕು (ಆ ತೊಡಂಕ್ಕು) 

ಕಾಲ್ಲೊಡರ್‌ (ನಾ). ೧.  ಕಾಲ್ದೊಡಕ್ಕು. ೨. ಕಾಲಲ್ಲಿ ಧರಿಸುವ 

೪ಡಗ್ಯ ಬಳೆ ; ಬಿರುದಿನ ಕಾಳ್ಬಳೆ. "ಕಾಲ್ಹೊಡರ್ಗಟ್ಟು' ಪರಾ. 
(ಕಾಲ್‌, * ತೊಡರ್‌,] 


೧೬೬೭ 


40 


45 


ಇಾಲ್ಪಡೆ 


ಕಾಲ್ದೊಡರ್ಗಟ್ಟು (ಕ್ರಿ). (ಬಿರುದಿನ) ಕಾಲ್ಬಳೆಯನ್ನು ಧರಿಸು: 
ಮಹಾಶೇಷನ ಒಳ್ಳಾಸೆಯುಟ್ಟು ಸುರನರಭುಜಂಗರುಗಳಸುಗಳ್ಳೊಂಬ 
ಕಾಲ್ಲೊಡರ್ಗಟ್ಟಿ ನಡೆತಂದು (ಚಿಬಪು. ೩೧-೯). 

[ಕಾಲ್ಲೊಡರ್‌ 4 ಕಟ್ಟು] 

ಕಾಲ್ಲೊಡಿಗೆ (ನಾ). “ಕಾಲಿಗೆ ಹಾಕಿಕೊಳ್ಳುವ, ತೊಡುವ ವಸ್ತು 
ಗಳು (ಪಾದರಕ್ಷೆ, ಕಾಲ್ಜೀಲ, ಮೊ.) ಕಾಲ್ದೊಡಿಗೆ ೫ (7001-8೩ 
ಇಂಕನಿ). [ಕಾಲ್‌ + ತೊಡಿಗೆ) 

ಕಾಲ್ದೊಅಕೆ (ನಾ). ಕಾಲ್ನಡೆಯಿಂದ ದಾಟಬಹುದಾದ ಹೊಳೆ; 
ಕಾಲುಹೊಳೆ; ಚಿಕ್ಕಹೊಳೆ: ಪೆರ್ದೊಜಕಿ ಕಾಲ್ಡೊಟಕಿಯುಂ ಕಿಟ 
ದೊಜಕೆ ಪುಟ್‌ಲ್ಲೊಅಕಿಯುಮಾಯ್ತು (ರಾಮಾಶ್ವ. ೫೧-೨೬). 

[ಕಾಲ್‌ * ತೊಜಕ್ಕಿ) 

ಕಾಲ್ಲೊಳೆಸು (ಕ್ರಿ). ಕಾಲಾಡಿಸು; ಕಾಲಿಡು: ಜಲವ ಹೊಕ್ಕನ 
ಹುಲ್ಲ ಕಚ್ಚಿದ ಖಳನ ತರುಗಿರಿ ಶಿಖರದಲಿ ಕಾಲ್ದೊಳಸಿದನ ವಲ್ಮೀಕ 
ಸಂಗತನನು ಸಿರಾಯುಧನ ಕೊಲುವುದನುಚಿತವು (ಕುವ್ಯಾಗ. ೫-೨೮). 

[ಕಾಲ್‌ 4 ತೊಳಸು,] 

ಕಾಲ್ದೊಳೆ, ಕಾಲುತೊಳೆ, ಕಾಲ್ಕೊಳೆ (ಕ್ರಿ). ೧. ಕಾಲನ್ನು ಕೊಳೆ: 
ಮಾನಿನಿ ಪತಿಯ ಕಾಲ್ದೊಳೆದು (ತಿರುರ. ೭-೧೨) ; ಪೊಂಬಡಿಗವ ಸಾರ್ಚಿ 
ಬಿಸಿನೀರ ಗಿಂಡಿಯೊಳ್‌ ತಂದು ಕಾಲ್ದೊಳೆಯೆ (ಮೋಹತ. ೧೮-೯೯). 
ಕಾಲುತೊಳೆ: ೧. ನವವಧು ಮುತ್ತಯ್ದೆಯರ ಕಾಲು ತೊಳೆದು 
ಆಶೀರ್ನಾದ ಪಡೆದಳು (ಕೂಢಿ). ೨. (ಆಲಂ) ಮೂತ್ರ ವಿಸರ್ಜನೆ 
ಮಾಡು: ಅವರು ಕಾಲುತೊಳೆಯಲು ಹೋಗಿದ್ದಾರೆ. (ರೂಢಿ). 
ಉಲ್ತೊಳೆ: ೧, ಎಲ್ಲರುಂ ಕಾಲ್ರೊಳೆವರೆಲ್ಲರುಂ ಕಾಲ್ಪಿಡಿವರು 
(ಕಾಲೂರ. ೭೫-೧೩೭). [ಕಾಲ್ಡ್‌ * ತೊಳ್ಳೆ) 

ಕಾಲ್ಪಡೆ, ಕಾಲುನಡೆ (ನಾ).,೧. ಕಾಲುನಡಿಗೆ: ಮುನ್ನಿರ್ದ 
ಪರಿಯಲೆರ್ದು ಕೈವಿಡಿದು ಕಾಲ್ನಡೆಯೊಳ್‌' * * . ನಡೆತಂದು (ನಂಬಿರ. 
೨-೪೩) ; ಅನೆಯನಿಳಿದು ತಾಂ ಲೋಕಪಾಲನು ಕಾಲ್ಲಡೆಯೊಳಿದಿರ್ವಂದು 
(ಬಸಪು. ೫-೧೭) ; ವಿಮಾನವಿಳಿದು ಕಾಲ್ಲಡೆಯೊಳು ಮಾಗಧರಾಜ 
ಒಡೆಯನೊತ್ತಿಗೆ ಬರುತಿದನು (ಭರಚ. ೨೫-೫೧); ಆ ಬಿಜ್ಜಳಂ 
ಕಾಲ್ಲಡೆಯೊಳ್ಳೆತಂದು ಬಸವನರಮನೆಯ ಪುಗಲು (ಜೆಬಘು. ೬-೨೪). 
೨. ದನ, ಕರು, ಕುರಿ ಮೊದಲಾದ ಚತುಷ್ಟಾದ ಪ್ರಾಣಿ: ಹಲವು 
ಕಾಲ್ದಡೆ ಇವನಿಗುಂಟಿಲೊ (ಕವಿಪ. ೧೯) ; ಅಲ್ಲಲ್ಲಿ ಕೆಲವು ಕಾಲ್ನಡೆಗಳು 
ಮೇಯುತ್ತಿದ್ದವು (ಕಾನೂರು. ೮೯) ; ಹಸು, ಎತ್ತು, ಎಮ್ಮೆ, ಕೋಣ, 
ಆಡು, ಕುರಿ, ಮೊದಲಾದ ಕಾಲ್ನಡೆಗಳನ್ನೂ ಸಾಕಿದನು (ಛತ್ರಶಿ. ೧೩೭). 
ಕಾಲುನಡೆ: ೧. ಇಳಿದು ದಂಡಿಗೆಯಿಂದ ಕರುಣಾಜಲಧಿ ಬಂದನು 
ಕಾಲುನಡೆಯಲಿ (ಕುವ್ಕಾಆ. ೧೪-೮) ; ಅಲ್ಲಿಂದ ತೆರಳಿದರಿವರು 
ಮೂವರು ಕಾಲುನಡೆಗಳಲಿ (ತೊರರಾ, ೨-೪ ೧೪). 

[ಕಾಲ್‌ * ನಡೈ) 

ಕಾಲ್ನಿಗಳೆ (ನಾ). ೧. ಕಾಲಿಗೆ ತೊಡಿಸುವ ಬಳೆ; ಕಾಲಂದುಗೆ. 
೨. (ಆನೆಯ) ಕಾಲಿಗೆ ಕಟ್ಟುವ ಸಂಕೋಲೆ, ಬೇಡಿ. ೧, ೨: 
ಕಟ್ಟಾಳು ಕಾಮದೇವನ ತಾತ್ಪರಿಯದ ಪಟ್ಟ ದಾನೆಯ ಬಂಧಿಸದೆ ಬಿಟ್ಟು 
ದುಂಟಾದೊಡೆಲ್ಲರೆ ಜಗಳುಳಿವುದೆಂದಿಟ್ಟಿರು ಕಾಲ್ನಿಗಳವನು (ನೋಹತ. 

[ಕಾಲ್ಡ್‌ + ನಿಗಳ) 

ಕಾಲ್ಬಕ (ನಾ). ಒಂದು ಬಗೆಯ ಸಸ್ಯ: (ಕಿ). [ಸಂ.] 

ಕಾಲ್ಪಡೆ (ನಾ). ಕಾಲಾಳುಗಳ ಸೈನ್ಯ; ಕಾಲ್ಬಲ; ಪದಾತಿಗಳ 
ಪಡೆ: ಸುಮನಸರು ಕಾಲ್ಬಡೆಯ ಕೆಡಹಿದರೇನನೆಂಬೆ (ದೇವಿಪ್ರ. ೨೧). 

[ಕಾಲ್‌, * ಪಡೆ] 


೨೩-೪೮). 


ಕಾಲ್ಪನಿಕ 


ಕಾಲ್ಪನಿಕ (ಗು). ೧. ಕಲ್ಪಿತವಾದ; ಸತ್ಯವಲ್ಲದ: ನಮಗೆ ಕಾಣು 
ತ್ತಿರುವ ಪ್ರಪಂಚವಾದರೋ ಕನಸಿನಲ್ಲಿ ಕಾಣುವ ಪದಾರ್ಥಗಳಂತೆ 
ಕೇನಲ ಕಾಲ್ಪನಿಕ (ಶಕ್ತಿವಿ. ೧೧) ; ಇದು ವಾಸ್ತವಿಕ ಸತ್ಯವಲ್ಲ, ಕಾಲ್ಪನಿಕ 
ಭಾವನೆ ಮಾತ್ರ (ಜುಳ್ಸಾರ. ೨೫ ಪೀಠಿಕೆ). (ನಾ). ೨. ಹೊಸದಾಗಿ 
ಕಲ್ಪಿಸುವವನು ; ನಿರ್ಮಾಪಕ: ಮೂಲತತ್ತ್ವಗಳ ಶೋಧನೆಯಲ್ಲಿ 
ತೊಡಗಿರುವ ವೈಜ್ಞಾನಿಕ ಮತ್ತು ಆ ತಶತ್ತ್ವಗಳನ್ನವಲಂಬಿಸಿ ಹೊಸ 
ನಿರ್ಮಾಣಗಳನ್ನು ಮಾಡುವ ಕಾಲ್ಪನಿಕ (Inventor) ಇವರ ಸಹಕಾರ 
ದಿಂದ ಎಂತಹ ಪ್ರಗತಿಯುಂಟಾಗಬಹುದೆಂಬುದನ್ನು (ಭೌತವಿ. ೧೯೦). 
[ಸಂ.) 
ಕಾಲ್ಪರಿ (ಕ್ರಿ). ಕಾಲು ಕೀಳು;. ಓಡಿಹೋಗು: ಬಿಸುಸುಯ್ವುತ್ತಿರೆ 
ಬೆರ್ಚಿ ಕಾಲ್ಬರಿಯೆ... ರೋಂಪಿಸೆ ಕಷ್ಟಂ ಜಯಯಾತ್ರೆಯೊಳ್‌ 
(ಲೋಕೋಪ. ೧೨-೨೧). [ಕಾಲ್‌ + ಪರಿ] 
ಕಾಲ್ಪಳ್ಳಿ "ಕಾಲ್ವಳ್ಳಿ' ನೋ. 
ಕಾಲ್ಬಿ (ಗು). ೧. ನಿಯಮವನ್ನು ಹೇಳುವ ; ವಿಧಾಯಕವಾದ; 
ಮತಾಚರಣೆಯ ಸಂಬಂಧವಾದ; ಆಚಾರ ನಿಯಮದ : (ಕಿ). 
(ನಾ). ೨. ಭಾರತದ ವಾಯವ್ಯಪ್ರಾಂತದ ಒಂದು ಪ್ರದೇಶ: 
ಕಾಲ್ಪಿಯ ಕಲ್ಲುಸಕ್ಕರೆ (8). [< ಸೆಂ. ಕಾಲ] 
ಕಾಲ್ಬಿಡಿ "ಕಾಲ್ವಿಡಿ' ನೋ. 
ಕಾಲ್ವಿಲ್ಲಿ (ನಾ). ಕಾಲು ಬೆರಳಿಗೆ ಹಾಕಿಕೊಳ್ಳುವ ಒಂದು ಆಭರಣ: 
ಕಾಲ್ಬಿಲ್ಲಿ ಚಲಸಿಲ್ಲಿ ಕೈಬಳೆಯ ದನಿಯಲಿ (ಬಳ್ಳಾಬಿ. ೧೨). 
[ಕಾಲ್‌, + ನಿಲ್ಲಿ] 
ಕಾಲ್ಬೀಠೆ (ನಾ). ಕಾಲಿಡುವುದಕ್ಕಾಗಿ ಮಾಡಿದ ಹೀರ; ಕಾಲ್ಮಣೆ: 
ರಾಮಣೀಯಕ ರತ್ನತಚಿತವ ಸುಕಾಲ್ಪೀಕವಾ ಮಂಚದೊತ್ತಿನಲಿ ಸಾರ್ಚಿ 
(ನವಮೋ, ೧೪-೧೭). [ಕಾಲ್‌ + ಪೀಠ] 
ಶಾಲ್ಪೆಂಡೆ, ಕಾಲಪೆಂಡೆಯ, ಕಾಲುಪೆಂಡೆಯ (ನಾ). ಕಾಲಲ್ಲಿ 
ಧರಿಸುವ ಬಿರುದಿನ ಬಳೆ: ಅಂದಿಗೆ ಪೊಂಗೆಜ್ಞೆ ಬಿರುದಿನ ಕಾಲ್ಪೆಂಡೆ 
(ವಿದಾಳೃ. ೨೭-೧). ಕಾಲಹೆಂಡೆಯ : ಕಾಲಪೆಂಡೆಯ ರುಣ 
ರುಣರೆನಲೆಯ್ತಂದು ಗೌಳದೇಶದ ಭೂವರನು (ಜೀವಂಸಾಂ. ೧೧-೮). 
ಕಾಲುಪೆಂಡೆಯ : ಕಾಲುಪೆಂಡೆಯವ ಧರಿಸಿ (ಕರಿಕ. ೧೬-೯). 
[ಕಾಲ್‌ + ಪೆಂಡೆ] 
ಕಾಲ್ಬೊರಜೆ (ನಾ). (ಆನೆಯ) ಕಾಲಿಗೆ ಕಟ್ಟುವ ಹಗ್ಗ (7): 
ತಳೆದು ಕಾಲ್ಪೊರಣೆ [ಪಾಳಾಂ. ಲ್ರರಣಿ] ಯ ಪೊಕ್ಕುಳ ಘಂಟಿಯನೆಳಲಿಕ್ಕಿ 
ಬಿಗಿದು ಗುಳವನು (ಕುರಾಸಾಂ. ೧೧-೨೫) ; ಕಾಲ್ಪೊರಜಿ ಪೊಕ್ಳುಳ 
ಘಂಟಿ ಗುಳ ತಳಸಂಕಲೆ. .. ಚಿನ್ನದ ಪೊರಜೆ ಮೊದೆಲಾದವು ಆನೆಯ 
ಅಲಂಕಾರಗಳು (ಕುಮಾಸಾಂ. ೩೬೦), [ಕಾಲ್‌, + ಪೊರಜಿ] 
ಕಾಲ್ಪೋಲಿರೂಪಾಯಿ (ನಾ). ಒಂದು ಸಣ್ಣ ಬೆಲೆಯ ನಾಣ್ಯ; 
ಪಗೋಡ ನಾಣ್ಯದ ನಾಲ್ಕನೆಯ ಒಂದು ಭಾಗ : ಇದು ಸೂರ್ತಿ 
ವರಹ, ಇದು ಸೂರ್ತಿ ಹಣ, ಇದು ಕಾಲ್‌ ಪೋಲಿ ರೂಪಾಯಿನ್‌ ಚಿಲ್ಲರೆ 
* * ೬ ಇಂಥಸಣ್ಣ ನಾಣ್ಯವನ್ನು ನಾನು ಒಬ್ಬ ಎಂದಿಗೆ ಎಣಿಸಿ ಪೂರೈಸು 
ವುದು (ಅದೂಟ. ೧೦). [?) 
ಕಾಲ್ಪಡಿ (ಕ್ರಿ). ಕಾಲನ್ನು ಬಡಿ, ಹೊಡೆ : ದನ ಒಮ್ಮೆ ಕಾಲ್ಬಡಿಯಿತು 
[ಕಾಲ್‌ + ಬಡಿ] 
ಕಾಲ್ಬಲ, ಕಾಲುಬಲ (ನಾ). - ಕಾಲ್ಪಡೆ: ವಿಜಾಪುರದ ಬಾದಶಹನು 
೪೦ ಸಾವಿರ ಕುದುರೆಗಳನ್ನೂ ಅದಕ್ಕೆ ತಕ್ಕ ಕಾಲ್ಪಲ ಮುಂತಾದ ಯುದ್ಧ 
ಸಾಮಗ್ರಿಗಳನ್ನೂ ಕೊಟ್ಟು (ಕರ್ಣಾಜ. ೧೧೪). ಕಾಲುಬಲ : (೪). 
[ಕಾಲ್‌, + ಬಲ] 


(ಕಾಲೂರ. ೬ ಕಥಾಸಾರ). 


೧೭೬೮ 


25 


390 


35 


40 


ಕಾಲ್ಮಡ್ಕಿ 
ಕಾಲ್ಬಳೆ, ಕಾಲುಬಳೆ (ನಾ). ಕಾಲಿಗೆ ಧರಿಸುವ ಬಳೆ; ಕಾಲ್ಲಡಗ : 
(ಕಿ). ಕಾಲುಬಳೆ: ಕಾಲುಸರ, ಕಾಲುಬಳೆ, .. ಮೊದಲಾದ 


ಆಭರಣಗಳನ್ನು ಧರಿಸಿಕೊಂಡು (ಮಲೆಮಂ. ೩೮). [ಕಾಲ್ಸ್‌ + ಬಳೆ] 
ಕಾಲ್ಪಿಚ್ಚು (ಕ್ರಿ). ಬೀಸುಗಾಲು ಹಾಕು; ದಾಟುಗಾಲು ಹಾಕು: 
ಒತ್ತರಿಸಿ ನಡವುತ್ತ ಕಾಲ್ಬಿ [ಪಾಠಾಂ. ಕ್ಸ] ಚ್ಚುತ್ತ ಒದೆವುತ... 
ತಪ್ಪುದಡಿಯಿಡುತ (ಬಸಪು. ೩೮-೧೭). [ಕಾಲ್‌ * ಬಿಚ್ಚು] 
ಕಾಲ್ಬಿರಿ (ನಾ). ಮೋಟಾರು ಮೊದಲಾದ ವಾಹನಗಳಲ್ಲಿ, ಕಾಲಿಂದ 
ಒತ್ತಿ ವಾಹನವನ್ನು ನಿಲ್ಲಿಸುವ ಸಾಧನ; ಬ್ರೇಕು: ಮೋಟರಿನ 
ವೇಗವನ್ನು ಬೇಕಾದಂತೆ ಬದಲಿಸಲಿಕ್ಕೆ ಕೈಬಿರಿ, ಬಂಡಿಯನ್ನು ಬೇಕಾದಲ್ಲಿ 
ನಿಲ್ಲಿಸಲಿಕ್ಕೆ ಉಲ್ಪಿರಿ - ಇವೆರಡು ಮೋಟರು ಬಂಡಿಯ ಬೇರೆ ಮುಖ್ಯ 
ಅಂಗಗಳಾಗಿವೆ (ವಿಜ್ಞಾವಿ. ೫೯); ಅದರಲ್ಲಿರುವ ಕೈಬಿರಿ ಮತ್ತು ಕಾಲ್ಫಿರಿ 
(Foot—brake) ಗಳಿಂದ ಬಂಡಿಯನ್ನು ಬೇಕಾದಲ್ಲಿ ನಿಲ್ಲಿಸಬಹುದು 
[ಕಾಲ್‌ + ಬಿರ್ಕಿ (ಎ ಬಿಜಕಿ)) 
ಕಾಲ್ಬೀಳು, ಕಾಲುಬೀಳು (ಕ್ರಿ). ೧. ಕಾಲು ಹಿಡಿ; ಕಾಲಿಗೆ ಬೀಳು; 
ನಮಸ್ಕರಿಸು : ಕಂಡವರ ಕಾಲ್ಬಿದ್ದು ಕೈಮುಗಿದು ನಿಂತರೆ ಗಂಡನ ಮನಿ 
. ನಿನಗ ಬಿಡದವ್ವ ತಂಗಿ (ಶರೀಫ. ೨೧); ಒಂದು ದಿನದ ಕೃಪಣತೆಯನ್ನು 
ಅವರೂ ತೋರಿಸಲಿ. ನೀನೂ ತೋರಿಸು. ಕಾಲುಬೀಳುತ್ತೀನೆ 
(ಜಯಂತ. ೩೨೯). ೨. ಕಾಲು ಸೋತುಹೋಗು : ನಡೆದೂ ನಡೆದೂ 
ಕಾಲುಬಿದ್ದು ಹೋಯಿತು (ರೂಢಿ). [ಕಾಲ್‌ * ಬೀಳ್ಕು (ಆ ಬೀಯ್‌)) 
ಕಾಲ್ಬೆರಳು (ನಾ). ಕಾಲಿನ ಬೆರಳು : *ಸಿಲ್ಲಿಃ - ಬೆಕ್ಕುಂ; ಹೆಣ್ಗಳ 
ಕಾಲ್ಬೆರಳುಂಗರಂ? (ಕಾಶಕೃ. ೪೯) ; ಅವನ ಕಾಲ್ಬೆರಳುಗಳ ಸಂದಿಯಲ್ಲಿ 
ಗಂಜಳ ಒಸರುತಿತ್ತು ( ಪುನರು. ೨೭೮). [ಕಾಲ್‌ ಬೆರಳು (ಆ ಬೆರಲ್‌)] 
ಕಾಲ್ಬೇಗೆ (ನಾ). ಕಾಲಿನ ವೇಗ; ನಡಗೆಯ ವೇಗ: ಕರುಣವನೆ 
ಪಡೆದು ಕಳುಹಿಸಿಕೊಂಡು' ಕಾಲ್ಪೆ «ಗವೆರಸಿ ತಿರುತಿರುಗಿ ನೋಡುತೆ 
ಪಾಳೆಯಂಬುಗುವ ಸುರರ ಸೇನೆಯ ಸಡಗರಂಗಂಡು (ಚೆಬಪು. ೪೯-೪೪). 
[ಕಾಲ್‌ * ಬೇಗ) 
ಕಾಲ್ಬೇಡಿ (ನಾ). ಕಾಲಿಗೆ ತೊಡಕಿಸುವ ಸಂಕೋಲೆ: ಅವಳು 
ಮನೆವಾಕ್ತಿಯ ಕಾಲ್ಬ್ಪೇಡಿಯಾಗಿ ಪರಿಣಮಿಸಬೇಕು (ಇಪ್ಪಕ. ೪೭೧) ; 
ಕಮ್ಮಾರನ ಸೂಚನೆಯಂತೆ ಕಾಲ್ಬೇಡಿಯನ್ನು ತೆಗೆಯಲಾಯಿತು 
(ಬಂಕಿಮ. ೩೦೨), [ಕಾಲ್‌ * ಬೇಡಿ] 
ಕಾಲ್ಫಂಟ (ನಾ). ಕಾಲಾಳು; ಪದಾತಿ: ಕಾಲ್ಫಂಟರ ಶರೀರಗಳ ಮಧ್ಯ 
ದಲ್ಲಿ ಬಿದ್ದಿರುವ ಜ್ರೋಣಾಚಾರ್ಯನ ಶರೀರವನ್ನು ಕಾಣಲಾರದೆ ತತ್ತರ 
ಬೀಳುತ್ತಲಿದ್ದೆರು (ಮಡಿಕ್ಕಾ. 1, ೧೮೩ ಭಾರತವಚನ). [ಕಾಲ್‌ * ಭಂಟ] 
ಕಾಲ್ಮಗುಲ್ಲು (ಕ್ರಿ). ಕಾಲುಕಳನ್ನು ಮಗುಚು, ತಿರುಗಿಸು; 
ಅಡಿ ಮೇಲಾಗಿಸು : ಈ ಶೈತ್ಕೋಪಚಾರ'ಸಪರ್ಯೆಗೆ ಪ್ರಸನ್ನೆಯಾದಳೆನೆ 
ಕಣ್ಣೆಜಕೆದು ಕೆಯ್ಯಲುಗಿ ಕಾಲ್ಮಗುಟಕ್ಸಿ ಸುಯ್ಜಾಡಿದಳ್‌ (ರಾಮಾಶ್ವ. 
೩೫-೧೪). [ಉಲ್‌ + ಮಗಟ್ಟು] 
ಕಾಲ್ಮಡಿ,, ಕಾಲುಮಡಿ, (ಕ್ರಿ). ೧. ಕಾಲುಗಳ ನ್ನು ಮಡಿಚು. 
೨. (ಆಲಂ) ಮೂತ್ರ ವಿಸರ್ಜನೆಮಾಡು : ರಾತ್ರಿ ಕಾಲ್ಮಡ್ಯಾಕ ಅಂತ 
ಎದ್ದು ಹೊರಗೆ ಬಂದೆ (ಗೀಚುಗೆ. ೯). ಕಾಲುಮಡ್ಡಿ: ೧. ಕಾಲು 
ಮಡಿದು ಕುಳಿತುಕೊ (ರೂಢಿ). [ಕಾಲ್‌ + ಮಡಿ] 
ಕಾಲ್ಮಡ್ಕಿ, ಕಾಲುಮಡ್ಕಿ (ನಾ). ೧. ಕಾಲನ್ನು ಮಡಿಚುವಿಕೆ: 
ಕೂಡದಲೆ ಬಳಲಿಂದ ಕಾಲ್ಮಡಿಯೂಡಿ ಕುಳಿತಿಹ ಗಜದಿರವನು ನೋಡ 
ಲೈದಿದ ರಾಮಲಕ್ಷ್ಮಣರನುಜರೊಡ ಗೂಡಿ (ಜಿರಾಮಾ. ೭೫-೧೬). 
ಕಾಲುಮಡ್ಕಿ : ೨. (ಆಲಂ) ಮೂತ್ರ ವಿಸರ್ಜನೆ: ಕಾಲುಮಡಿ 
ಬಂದಿದಾವ ಬಾಗಿಲ ಶೆಶೀರಿ (ಮಲ್ಲಿಗೆ. ೩೬), [<4 ಕಾಲ್ಕಶ್ಶಿ) 


(ಬಾಲಪ್ರ. 1, ೫೨೪). 


ಕಾಲ್ಮಡ್ಮಿ 


ಕಾಲ್ಮಡ್ಕಿ (ನಾ). ಪಾದರಕ್ಷೆಯ ತಳಭಾಗ; ಅಟ್ಟಿ : ಅವರ ಅರೆಬೂಟ್ಸು 

ಗಳಿಗೆ ಕಾಲ್ಮಡಿ (501)ಯೂ ಇರುವುದಿಲ್ಲ (ಬಾಲಪ್ರ. 111, ೧೩೪೮). 
[ಕಾಲ್‌ * ಮಡಿ?) 

ಕಾಲ್ಮಣೆ, ಕಾಲುಮಣೆ (ನಾ). ೧. ಕಾಲುಗಳುಳ್ಳ ಪೀಠ: *ಹಂಗುಳಿ 
ಯೆನೆ ಕಾಲ್ಮಣೆ? (ಚತುನಿ. 11, ೯9). ಚಿತ್ತರದ ಕಾಲ್ಮಣೆಗಳಲ್ಲಿ 
ಚಿತ್ತರದಿಂ ಹತ್ತ ಹತ್ತರದೊಳ್‌ ಕುಳಿತು ( ಸೌಗಂಧಿ. ೧೩೧-೧೬) ; ಒಂದು 
ಧನುಸ್ಸು ಕೆಲವು ಬಾಣಗಳು ಕಾಲ್ಮಣೆಯ ಮೇಲಿವೆ (ಆರ್ಯಕ. ೭೩). 
ಕಾಲುಮಣೆ : ೧. ನಟ್ಟನಡುವೆ ಹೊನ್ನ ಕಾಲುಮಣೆಯ ಮೇಲೆ 
ದಟ್ಟ್ರೈಿಸಿ ದರ್ಭೆಯ ಹೂವ (ಭರಚ. ೧೭-೫); ಮಾಯಾದೆ ೀವಿಯು 
ಕಾಲುಮಣೆಯೊಂದರ ಮೇಲೆ ಓಲೆಯ ಗ್ರಂಥವನ್ನಿಟ್ಟುಕೊಂಡು , . . 
ಓದುತ್ತಿರುವಂತೆ ಕಾಣುತ್ತಿದೆ (ತುಂಗಭ. ೧೧೩) ; ಮುದುಕ... ಕಾಲು 
ಮಣೆಯ ತಳದಿಂದ ಎರಡು ಸೀಸೆಗಳನ್ನು ತೆಗೆದುಕೊಂಡು (ಮಲೆನಾ. 
೬೫). ೨. ಕಾಲನ್ನು ಇಟ್ಟುಕೊಳ್ಳುವ ಮಣೆ; ಪಾದಹೀಶಠ: 
ನಾನು ಕಾಲುಮಣೆಯು ತಮ್ಮ ಮಹಾಪಾದ ಪೀಠೆಕೆ ತಮ್ಮಡಿಗಳು 
ಮುಟ್ಟ ದೊಡನೆ ಅರಳಿ ಕಮಲವಾದೆನು (ಅರಳು. ೪೭೦). 

[ಕಾಲ್‌ * ಮಣೆ] 

ಕಾಲ್ಮಧು (ನಾ). ಒಂದು ಬಗೆಯ ಸಸ್ಯು: (ಮೈ ಔಗಿ. ೬೦-೧೪೩೫). [1) 

ಕಾಲ್ಮರೆ, ಕಾಲುಮರೆ (ನಾ). ಕಾಲಲ್ಲಿ ಹಾಕಿಕೊಳ್ಳುವ ಮೆಟ್ಟು; ಪಾದ 
ರಕ್ಷೆ: ಕಾಲ್ಮರೆಯಿಲ್ಲದಿದ್ದರೆ ಇಲ್ಲಿ ಮುಳ್ಳು ನೆಡುವುದಿಲ್ಲ (ನವವಿ. ೨೬); 
ಮದುವೆಯಲ್ಲಿ ವರನಿಗೆ ಕೊಡುವುದು ಕಾಲ್ಮರೆಯಲ್ಲ, ಮೊಚ್ಚಿ 
(ಕರ್ಣಾಪೂ.೧೪೭); ನನ್ನ ಕಾಲ್ಮರೆ ಕಣ್ಮರೆಯಾಗಿದ್ದು ವು(ಮುಂಗಾಘು, ೧೧). 
ಕಾಲುಮರೆ: (8)... [ಕಾಲ್ಕ್‌ * ಮರೆ (ಆ ಮಣಕ್ಕಿ)) 

ಕಾಲ್ಮುರಿ, (ಕ್ರಿ). ೧. ಕಾಲನ್ನು ಮುರಿ, ತುಂಡುಮಾಡು. 
೨. ಕಾಲು ಮುರಿದುಹೋಗು, --ತುಂಡಾಗು : ಮರದಿಂದ ಬಿದ್ದು 
ಕಾಲ್ಮುರಿದು ಹೋಯಿತು (ರೂಢಿ). [ಕಾಲ್‌ * ಮುರಿ (ಆ ಮುಜ್‌,)] 

ಕಾಲ್ಮುರ್ಕಿ (ಕ್ರಿ). ಕಾಲುಗಳನ್ನು ಒತ್ತು; ಪಾದಸೇವೆಮಾಡು (?) : 
ಒಪ್ಪುತಿಹ ಪಾಲ್ಸಡಲ ತೆರೆಗಳ ತೆಪ್ಪದೊಳು ಫಣಿವಾಸನೊರಗೊರಗಿಪ್ಪ 
ಪ್ರಯೊಗದೊಳೊಲಿದು ಶ್ರೀ ತೊಳಸಿಯರು ಕಾಲ್ಮುರಿಯೆ 
(ದೇವಿಮ. ೧-೬). [ಕಾಲ್‌ * ಮುರಿ] 

ಕಾಲ್ಮುರ್ಕಿ (ನಾ). ಕಾಲಿಗೆ ಹಾಕುವ ಒಂದು ಬಗೆಯ ಒಡವೆ ; ರುಳಿ : 
ಕೆಲವು ವರ್ಷಗಳ ಹಿಂದೆ ಕಾಪು ಕಾಲ್ಕುರಿ ಕೈಕಡಗ ತೋಳ್ಪಂದಿಗಳನ್ನು 
ಸಹ ತೊಡುತ್ತಿದ್ದರು (ನಂಜುಂಡ. ೧೨೮), [ಕಾಲ್‌ + ಮುರ್ಮಿ] 

ಕಾಲ್ಮುರುಕ (ನಾ). ಕಾಲು ಮುರಿದು ಹೋದವನು; ಹೆಳವ: 
ಎಂತೆಂತಾ ದೇವರಿಗೆಲ್ಲಾ ಅಂತರಾಟ ಕಾಲ್ಮುರುಕ ದೇವರಿಗೆ ಕೈಲಾಸನೇ? 
(ಗಾದೆ). [ಕಾಲ್‌ * ಮುರುಕ (ಆ ಮುಣಿಕ)) 

ಕಾಲ್ಮೆಟ್ಟು (ಕ್ರಿ). ೧. ಕಾಲಿಂದ ಮೆಟ್ಟು; ತುಳಿ; ಸ್ಪರ್ಶಿಸು; ಆರಮೆ 
ಕಾಲ್ಮೆಟ್ಟಿದರೆ ಪೊಂಪಳಿಯದಹುದು (ಕಾಲೂರ. ೩೭-೪೧). ೨. ಗೆಲ್ಲು; 
ಸಾಧಿಸು: ಕಾಲನ ಕಲಿಯ ಮೆಟ್ಟು ನಡೆ ಗುರಿಯಲಳೆಡೆಗಟ್ಟು ವಡೆ 
ಮೋಕ್ಷದ ಸಿರಿಯ ಕಾಲ್ಕೆಟ್ಟುವಡೆ ಬ್ರಹ್ಮದ ತುರಿಯದಾಖಂಡಾಶಯದ 
ಬೆಂಬಲವನೊದಗಿಪುದು (ಗಗತಾ. ೧೩-೫). [ಕಾಲ್ಡ್‌ + ಮೆಟ್ಟು, 

ಕಾಲ್ಯ (ಗು). ೧. ಸಮಯವು ಒದಗಿ ಬಂದಿರುವ; ಸಮಯಕ್ಕೆ 
ಸರಿಯಾದ; ಸಂದರ್ಭ್ಧೊೋ ಃಚಿತವಾದ; ಕಾಲಕ್ಕೆ ತಕ್ಕ. 
೨. ಆಯಾ ಖುತುವಿಗೆ ತಕ್ಕುದಾದ: (ಕಿ). ೩. ಹಿತಕರವಾದ; 
ಪ್ರಿಯವಾದ; ಮಂಗಲಕರವಾದ. ೪. ಬೆಳಗಿನ; ಪ್ರಾತಃಕಾಲಕ್ಕೆ 
ಸಂಬಂಧಿಸಿದ. (ನಾ). ೫. ಬೆಳಗು; ಪ್ರಾತಃಕಾಲ: ಕಾಲ್ಕ 
ದೊಳಗಾ ವಿಭೀಷಣ9 ಪ್ರೇಮದಿಂದಣ್ಣನೆಡೆಗೈದಿ (ನೆಂಕಾಕಾ, ೬-4-೧). 


೧೭೬೯ 


30 


95 


ಹಾಲ್ಪಳಿ 


೬. ಬೆಳಗಿನ ಹೊತ್ತು ಮಾಡಬೇಕಾದ ಸಂ ಧ್ಯಾ ವಂದನೆ 
ಮೊದಲಾದ ಕಾರ್ಯ : ಪೋಟ್ನರೆಯೊಳುಪ್ಪವಡಿಸಿ ಕಾಲ್ಕಮಂ ತೀರ್ಚಿ 
(ಅದ್ಭುತ. ೩೯-೧೯); ಜಳಕಂಗೈದು ಕಾಲ್ಯಮನಾಗಿಸಿ (ರಾಮಾಶ್ವ. 
೨೭-೪). (2) 

ಕಾಲ್ಯಕೃತ್ಯ (ನಾ). ಬೆಳಗಿನ ಹೊತ್ತು ಮಾಡಬೇಕಾದ ಸ್ನಾನ 
ಸಂಧ್ಯಾವಂದನಾದಿ ಕರ್ಮ: ಪ್ರತಿನಿತ್ಯವೂ ಬ್ರಾಹ್ಮ ಮೂಹೂರ್ತದಲ್ಲಿ 
ಎದ್ದು ಸ್ನಾನಸಂಧ್ಯ್ಮಾವಂದನಾದಿ ಕಾಲ್ಕಕೃತ್ಯಗಳನ್ನು ತೀರಿಸಿಕೊಂಡು 
(ಪುರಾವಿ. ೧೦೦), [ಕಾಲ್ಕ * ಕೃತ್ಯ] 

ಕಾಲ್ಕಪ್ರಭನ (ನಾ). ಬೆಳಗಿನಲ್ಲಿ ಹುಟ್ಟುವಿಕೆ, --ಉದಯಿಸುವಿಕೆ, 
ಉದಯ : ರಾಗಾಭ್ಕುದಯಮನೊಳಕೆಯ್ದೆಯ್ದೆ ಸಾಫಲ್ಯಮಂ 
ಕಣ್ಣಿರದಿತ್ತಳಿ ಕಾಂತೆ ಕಾಲ್ಕಪ್ರಭವದಿನಕನತ್ಕಾಂತಿಯೆಂಬಂದದಿಂದಂ 
(ಚಂದ್ರ ಪು. ೧೧-೧೪೮). [ಕಾಲ್ಕ + ಪ್ರಭವ) 

ಕಾಲ್ಬಂತ (ನಾ). ಕಾಲುಗಳನ್ನುಳ್ಳವನು : ಕಣ್ವಂತಂ, ಕಾಲ್ವಂತಂ 
(ಶಬ್ದಾನು. ೪೦೩ ಪ್ರಯೋ). [ಕಾಲ್‌ + -ನಂತ] 

ಕಾಲ್ವಟ್ಟೆ, ಕಾಲುವಟ್ಟಿ (ನಾ). ಕಾಲುದಾರಿ: ಹೊಂನ್ನೊಆಕೆಯ 
ಪಳ್ಳಿಗೆ ಹೋದ ಕಾಲ್ವಟ್ಟಿಯಿಂ ತೆಂಕಲಿರ್ದ್ವ ಬೆಳ್ಳುಪ್ಪೆ ಆ ಕುಪ್ಪೆಯಿಂ 
ಸೈತು ಬಡಗಲ್‌ ಲಖ್ಲೆಯೆನ ಕಟ್ಟಿ (ಸೌಇಇ. IX-i, ೩೨೬-೯೭; 1206); 
ಬಟ್ಟಿಯ ಪಳ್ಳದೊಳ್‌ ಪಲವೊಜಂತೆಗಳಾದುವು ಕಾಡೊಳಿರ್ದ ಕಾಲ್ವಟ್ಟಿ 
ಗಳೆಲ್ಲಮೆಯ್ದುವುವು ನೀರ್ನೆಲೆಯಂ (ಸೂಕ್ತಿಸು. ೧೦-೯೩). ಕಾಲುವಟ್ಟಿ: 
“ವರ್ತ್ನನಿ, ಏಕಪದಿ* (ನಾಚಿರಾ. ಕಿ); ಕೆಟ್ಟಿತು ಕಾರ್ಯ ತುರುಕ 
ದಂಡಿಗೆ ಕಾಲುವಟ್ಟಿಯಾದುದು ಕರ್ಣಾಟ (ಕುರಾಸಾಂ. ೩೬-೬೭). 

[ಕಾಲ್‌ * ಬಟ್ಟಿ] 

ಕಾಲ್ವಡೆ (ಕ್ರಿ). ಕಾಲುಗಳನ್ನು ಪಡೆ, - ಹೊಂದು: ನಡೆದನಿಂದ್ರನ 

ಸಮ್ಮುಖಕೆ ಕಾಲ್ವಡೆದ ಸುರಗಿರಿಯಂತೆ (ನಿಭಾಗ. ೬-೧೧-೧೮). 
[ಕಾಲ್ಡ್‌ + ಪಡ್ಕೆ) 

ಕಾಲ್ವರಿ (ಕ್ರಿ). ಕಾಲುವೆಯಾಗಿ ಹರಿ; ಮೆಲ್ಲಗೆ ಹೆರಿ: ರಾಜಬೀದಿಯ 
ಇರ್ಕಡೆಗಳಲ್ಲಿ ಕಾಲ್ವರಿವ ಅನೇಕ ಪ್ರವಾಹಗಳು ಮನಸ್ಸಿಗೆ ಆನಂದವನ್ನು 
ಕೊಡುತ್ತವೆ (ಮುಂಗಾಪು. ೩೪). [ಕಾಲ್ಡ್‌ * ಪರಿ] 

ಕಾಲ್ವರಿಯಿಸು (ಕ್ರಿ). ಕಾಲುವೆಯನ್ನು ಹರಿಯಿಸು: ತರದಿಂ 
ಪೊಂಬಾಟಕೆಗಳ ಪಣ್ಣೊಲೆಗಳುಗುವ ಪೆರ್ವಾಡಿನಿಂ ತೆಂಗುಗಳ್‌ 
ಕಾಯ್ವಿರಿಪಿಂ ಬರ್ಪಂಬುವಿಂ ಮಾವುಗಳೆಸೆವ ರಸಾಸಾರದಿಂ ಕರ್ವುಗಳ್ಳು 
ರ್ಪುರ ಸೋಂಕಿಂದೊಕ್ಕ ಸಾಆಕಿಂ ಬಳೆದು ಬಳಿವಂತೆಲ್ಲ ವೊಂದಾಗಿಯಾ 
ನಾಗರಿಖಂಡ ಪ್ರಾಂತದೊಳ್‌ ಕಾಲ್ವರಿಯಿಸೆ ಬೆಳೆಗುಂ ಕೂಡೆ ಕೇದಾರ 
ವರ್ಗಂ (ಎಕ. ೪11, ಶಿಕಾರಿ ೨೩೬-೭೩ ; 1174). [ಕಾಲ್ವರಿ * -ಇಸ್ಮು] 

ಕಾಲ್ವಲಗೆ (ನಾ). - ಕಾಲ್ಮಣೆ ೧: ಮಿಸುನಿಯ ಕಾಲ್ವಲಗೆಯ ಮೇಲೆ 
ಪೆಜ್ಮೇನ ಬಸಿಜ ಬಗಿವೆನೆಂದೆನುತ ಅಸಿಧಾರೆಯಲಿ ಮೆಲ್ಲೆರ್ದೆಯ ಬಗಿ 
ಯಲು (ಮೋಹತ. ೧೧-೪೦). , [ಕಾಲ್‌ * ಪಲಗೆ) 

ಕಾಲ್ವಲೆ, ಕಾಲುವಲೆ (ನಾ). ಒಂದು ಬಗೆಯ ಬಲೆ: ಕಾಲ್ವಲಿಗೆ 
ಬಲ್ಲಿದ ಚಮರಿಯಮಿಗೆ ಸಿಕ್ಕಿ ಕೊಂಡಂತೆ (ಮೋಹತ. ೪೦-೬೮). 
ಕಾಲುವಲೆ: ತೊಡಳುವಲೆ ತೋಜುವಲೆ ತೊಟ್ಟ ವಲೆ ಗೂಟವಲೆ 
ಕಣ್ಣಿನಲೆ ಕಾಲುವಲೆಯ (ಹಚಕಾ. ೫-೮). (ಕಾಲ್ಡ್‌ + ಬಲೆ) 

ಕಾಲ್ವಲ್ಲಿದ (ನಾ). ಕಾಲುಗಳಲ್ಲಿ ಬಲವುಳ್ಳವನು; ವೇಗಶಾಲಿ: 
ಪರಿಕಾಆರೊಳೀತಂ ಕಾಲ್ವಲ್ಲಿ ದಂ (ಕಮದ. ೧೩೩ ಪ್ರಯೋ); ಕಾಲ್ವಲ್ಲಿ 
ದನಾ ವೇಗಾಯಿಲನಿಂದ . . . ಅಟ್ಟಿರುವ ಒಪ್ಪನಿರೂಪದ ಓಲೆಯ 
(ಬೆಟ್ಟ. ೨೪೮-೧). [ಕಾಲ್‌, * ಬಲ್ಲಿದ] 

ಕಾಲ್ಫಳಿ "ಕಾಲ್ವಳ್ಳಿ' ನೋ. 


ಜಾಲ್ಮಳಿ 


ಕಾಲ್ಪಳ್ಳಿ 


ಳ್ಳಿ, ಕಾಲುಪಳ್ಳಿ, ಕಾಲುವಳಿ, ಕಾಲುವಳ್ಳಿ, ಕಾಲುಹಳ್ಳಿ, 
ಕಾಲ್ಪಳ್ಳಿ, ಕಾಲ್ವಳಿ (ನಾ). ಒಂದು ಊರಿಗೆ ಸೇರಿಸಿಕೊಂಡಿರುವ 
ಚಿಕ್ಕಹಳ್ಳಿ; ಉಪಗ್ರಾಮ: ಜಿಳಸಿಂದೂರೂರ ಕಾಲ್ವಳ್ಳಿಗಳ್‌ ನೆಲೆ 
ಮಾಡಂಗಳಿನೊಪ್ಪೆ (ಮಲ್ಲಿಪು. ೨-೧೫) ; ನಾಡೊಳ್‌ ಕೊಟ್ಟಿ ಸ್ಥಲನೃತ್ತಿ 
ಕರ್ಬೂರ ಕಾಲ್ವಳ್ಳಿ (ಎಇ. ೫111, ೩೦-೪೫; 1204) ; ಅಳವಟ್ಟಿರ್ಪ 
ಪೊಜಲ್ಲ್ಗಳಿಂ ಸುರುಚಿರ ಗ್ರಾಮಂಗಳಿಂ ರಂಜಿಪಗ್ಗಳ ಕಾಲ್ವಳ್ಳಿ ಗಳಿಂ ಪುರಂ 
ಗಳಿಂ (ಉದ್ಭಟ. ೩-೫). ಕಾಲುಪಳ್ಳಿ : ತಗ್ಗಿಳೂರಿತಿ ವಿಖ್ಯಾತ ಕಾಲು 
ಪಳ್ಳೀಯುತಸ್ಕ ಚ (ಎಕ. 111, ಮಳವ. ೧೨೧-೭೧; 1424). ಕಾಲುವಳಿ : 
ವಡ್ಡ ಶಾಂತಿಗ್ರಾಮದ ಕಾಲುವಳಿಯಪ್ಪ ಕೋರವಂಗಲದ (ಎಕ. ೪, 
ಹಾಸನ. ೭೧-೫೪; 1173); ತಂತಂನ ಕಾಲುವಳಿಗಳುಗೂಡಿದ ಹಳ್ಳಿಗಳು 
ಸಹಿತೆ (ಎಕ. ೫11, ಚಿಕ್ಕನಾ. ೨-೧೦ ; 1261); ಹೊಂಗನೂರೆಗ್ರಾಮ ... 
ಅದಕೆ ಸಲುವ ಕಾಲುವಳಿಗಳೂ (ಎಕ. ೫1೪, ಶ್ರೀರಂಗ. ೨೫೭-೩ ; 1564). 
ಕಾಲುವಳ್ಳಿ : ಗಂಗೆಯ ತಡಿಯಲೊಂದು ಐವಾಗಿಲ ಪಟ್ಟಣದ ಕಾಲು 
ವಳ್ಳಿಯಲ್ಲಿ ಹುಟ್ಟ ಜೆಳೆದೆ (ಅವಚಂ. ೧೯೧-೪೬೫) ; ಕಲುಕಣೆ ನಾಡ 
ಬೆಳ್ಳೂರ ವಿತ್ತಿಯ ಬೆಳ್ಳೂರು ಆ ಕಾಲುವಳ್ಳಿಗಳು ಹಾಲೆ ಹಾಲು ಮಾವಿನ 
ಕೆಕೆ (ಎಕ. ೪, ಬೇಲೂರು. ೭೪-೧೧೯ ; 1261). ಕಾಲುಹಳ್ಳಿ : ನಿಬ್ಬ 
ಯಲ ಮಹಾಜನಂಗಳಿಗೆ ಗೆಗ್ಗನಹಾಳನೂ ಪ್ರವಿಷ್ಟವಾಗಿ ಕಾಲುಹಳ್ಳಿಯಾಗಿ 
ಧಾರಾಪೂರ್ವಕಂ ಮಾಡಿಕೊಟ್ಟಿರು (ಮೈಆರಿ. ೧೯೩೮, ೫೨-೮; 1259). 
ಕಾಲ್ಪಳ್ಳಿ : ನೆಗಆ್ಡ ನಾಗೇಂದ್ರ ಯಕ್ಷೇಂದ್ರ ದೇವೇಂದ್ರ ಪುರಂಗಳ್‌ 
ಭೋಗದಿಂ ಸಂಪದೆದಿನೆಸಳದಿಂದೆ ನ್ನ್ನ ಕಾಲ್ಪಳ್ಳಿಗಂ ಬಂದಪುನೇ 
(ಜಗವಿ. ೧೬-೭೫). ಕಾಲ್ಬಳಿ; ಕಡಲೂರ ಗ್ರಾಮವಂದೂ, . . ಮೈದನ 
ಹಳ್ಳಿಗ್ರಾಮವಂದೂ ಅಂತೂ ಕಾಲ್ವಳಿಗ್ರಾಮ ಮೂರು (ಎಕ, ೪, 
ಹಾಸನ. ೪೬-೬೬; 1396). "ಕಾಲೂರ್‌' ಪರಾ. [ಕಾಲ್‌ + ಪಳ್ಳಿ] 
ಕಾಲಲಿ (ನಾ). ಸಾರಿಸುವಿಕೆ; ಸಾರಣೆ: ಪನ್ನೀರ ನೀರ್ದೆಳಿಪದಿಂ 
ಕತ್ತುರಿಯ ಕಾಲ್ವಅಕಿಗಳಿಂ ಕಪ್ಪೆ ರವಳುಕಿನ ಕಡೆಗಳಿಂ (ಶಾಂತಿ ಶ್ವ. 
೧೦-೧೧೭ವ). (ಕಾಲ್‌; * ಬಟ] 
ಕಾಲ್ವಲಾಗೊಳ್‌. (ಕ್ರಿ). ಸಾರಿಸು; ಸಾರಣೆ ಮಾಡು; ಲೇಹಿಸು: 
ಕಮನೀಯ ಭಿತ್ರಿಭಾಗಂಗಳಂ ಕುಂಕುಮ ರಸದಿಂ ಕಾಲ್ವಲ್‌ಗೊಳ್ಳಂತೆ 
« * * ಪಸರಿಸುವೆಳವಿಸಿಲಂ (ಲೀಲಾವ. ೩-೮೫); ಪೂವಲಿಗೆಯ್ವ ರಂಗ 
ವಲಿಯಿಕ್ಕುವ ಕಾಲ್ವಟಿ ಗೊಳ್ಳ ಬಾಯಿನಂದೀವುವ (ವರ್ಧಪು. ೭-೩). 
[ಕಾಲ್ವಲಕಿ + ಕೊಳ್‌] 

ಕಾಲ್ವಾಯ್‌, ಕಾರ್ವೆ, ಕಾಲಿವೆ, ಕಾಲುವೆ, ಕಾಲ್ವೆ, ಕಾವಲ್ಕಿ, 
ಕಾವಲೈ, ಕಾವುಲಿ (ನಾ). ನೀರು ಹರಿಯುವುದಕ್ಕಾಗಿ ಮಾಡಿದ 
ತಗ್ಗು, ತೋಡು: ಬಿಡುಜಡೆಯನೆ ಪರಿವ ಕಾಲ್ವಾಯಿಂ ಪುರರಮೆಯ 
ಪಸುರುಡೆಯ ಮಾಟಕಿಯಿಂ ರಾಜಿಪಾರವೆಯಿಂ (ರಾಮಾಶ್ವ. ೧೨೨-೧೪) ; 
ಸುಯ್ತಾ ಕಡಲಾ ಕಾಲ್ವಾಯ ಮೇಲಿನ್‌ ತಣ್ಬನ್‌ ತರ್ಪಾಪೇರಡಿ ಬಾರೆಯ್‌ 
(ಅಂತಿಗೊ. ೧೦೬೪) ; ಸಾಲಿಡೆಸಸ್‌ ತನತುಗ್ರಳಾಲ್ವಾಯನ್‌, ಪೊಸನಾನಿಕ 
ರ್ಗೊಂದು ಎರ್ದೆನಡುಕಮ್‌ (ಬದ್ಧ ಪ್ರ. ೩೮-೮೩೦). ಕೌಾರ್ವೆ : ಮಾವಿನ 
ಚವುಡಕಾರ್ನೆಯಂತೆಂಕ ನಿಡುಗೆಜಕೆಯ ಕೆಳಗೆ (ಎಇ. XIX, ೧೯೬-೩೬; 
1210). ಕಾಲಿವೆ: *ಗಿಡುಮರಕ್ಕೆಜಕಿವ ನೀರಕಾಲಿವೆಗಳು (ಮಂಗರಾ. 
೩೩-೬); ಸಕ್ಕರೆ ತುಪ್ಪ ಕಾಲಿನೆ ಹರಿಸಿ ಶುಕ್ರವಾದ ಪೂಜೆಯ ವೇಳೆಗೆ 
(ಪುರಂದ. ೧-೨೧೧-೪) ; ಊರ ಗುದ್ದಲಿ ತಂದು ನಾಡು ಕಾಲಿನೆ ತೆಗೆದ 
(ಗಾದೆ). ಕಾಲುವೆ: ಪರೆದು ಪರಿವ ಕಾಲುವೆಗಳಿಂ . . . ಮೆಆಕಿವುದು 
(ಕಿರುರ. ೨-೭); ಗಗನಗಂಗೆಯ ಬಹಳ ಕಾಲುವೆಗಳೊ ಪತಾಕೆಗಳೊ 
(ಕುವ್ಕಾ ಭೀ. ೪-೪); ಮಂದಾಕಿನಿ. . . ನಂದನದೊಳು ಬಂದು 
ಸರಿದಾಡುವ ಚೆಲುವಿಂದೆ ಕಾಲುವೆಗಳೊಪ್ಪಿದುವು (ನೋಹತ. ೨೪-೫೭); 


೧೬೭೦ 


45 


ಕಾಲ್ಬೇಂಟೆಕಾಖ 


ನೀಲಾದ್ರಿ ಶಿಖರದಿಂದಿಳೆವ ಕಾಳಿಂದಿಯ ಕಾಲುವೆಯೆನೆ ಭದ್ರಗಜದ 
ಮೇಲು ಕಪೋಲದೆ ಸುರಿವ ಮದಕೆ. (ಕಂನವಿ. ೨೩-೧೦೩) ; ಒಂದು 
ಕಾಲುವೆಯನ್ನು ತೋಡಿ, ಹೊಳೆಯ ನೀರೆಲ್ಲಾ ಹಟ್ಟಗಳೊಳಗೆ ಹೋಗು 
ವಂತೆ ಮಾಡಿದನು (ಮಣಿಸ. ೯೫). ಕಾಲ್ಪೆ: *ಕಾಲೆಂದು ಕಾಲ್ವೆ 
(ಕಬ್ಬಿ ಕೈ. ೨೨) ; “ಕಾಲ್ವೆಯೆನೆ ಕುಲ್ಕ? (ಕಶರ. ೨೩); ಭೋರೆನೆ ಬಂದು 
ಕೀರಶಿಶುಗಳ್‌ ನೆಅಕೆ ತೂಗಿ ಜಗುಳು ಕಾಲ್ವೆಯಾ ಪೂರದೊಳೆಯ್ದೆ ಬಿಟ್ಟು 
(ಶಾಂತೀಶ್ವ. ೧-೯೧). ಕಾವಲ್ಲಿ : ಕಾವಲಿಯ ದಾಂಟುವನಿತಕೆ 
ನೆಲಕಪ್ರಳಿಸಿದೊಲು ಬಿದ್ದು (ಫ್ರೌಢ ರಾ. ೧೦-೩೧); ಕೆರೆಯೊಳಗಿಂದ 
ಎರಡು ಕಾವಲಿಗಳನ್ನು ತೆಗೆದಿದ್ದಾರೆ (ಕಭಾಗೆ. 1, ೧೩); ಅದಕ್ಕೆ ಬಿಡು 
ಗಾವಲಿಯ ನೀರಿನ ಹೊರ್ತು ಕಾವಲಿ ಇಲ್ಲದಲ್ಲಿ ಬೆಳೆಯುವುದಿಲ್ಲ 
(ಕೃಷಿಪ್ರ. ೫೯); ತುಂಗಭದ್ರೆಯ ಕಾವಲಿಯಲ್ಲಿ ಕಾಲು ತೊಳಕೊಂಡು 
(ಕುಮುದಿ. ೫). ಕೌವಲೈ : ರಕ್ತದ ಕಾವಲೆಗಳು ಹರಿದವು (ಮುಂಬಯಿ. 
೪-೧೦). ಕಾವುಲಿ: ಬಾವುಲಿ ಇಟಕೊಂಡು ಕಾವುಲಿ ತಿದ್ದುವ ಗಾಳಿ 
ಬಂದತ್ತ ಬಳುಕುವ ನನ ತಮ್ಮ ಬಾಳೆಯೆಲೆಗಿಂತ ಬಲು ಚೆಲುವ 
(ಹಳ್ಳಿ ಯ. ೬೭). 

[ಕಾಲ್ಡ್‌ * ಬಾಯ್‌. / ತಮಿ. ಕಾಲ್‌ವಾಖರ್‌, ವಾಯಕ್ಕಾಲ್‌ ; 
ಮಲ. ವಾಯ್‌ಕ್ಯಾಲ್‌ ; ತುಳು. ಕಾಲಿವೆ; ತೆಲು, ಕಾಲವ, ಕಾಲುವ] 


ಕಾಲ್ವಿಡಿ, ಕಾಲುವಿಡಿ, ಕಾಲುಹಿಡಿ, ಕಾಲ್ಬಿಡಿ (ಕ್ರಿ). ೧. ಕಾಲು 


ಗಳನ್ನು ಹಿಡಿ: ಕೊಡಹಿ ಬಿಸುಟನು ಕೇಸರಿಯ ಕಾಲ್ಲಿಡಿದು ಸೀಳಿದ 
ಕರಿಗಳನು ಬೆಂಬಿಡದೆ ಹಿಡಿದಪ್ಪಳಿಸಿದನು ಶಾರ್ದೂಲ ಹೆಬ್ಬುಲಿಯ 
(ಕುವ್ಮಾಅ. ೩-೧೦). ೨. ಕಾಲಿಗೆ ಬೀಳು; ನಮಸ್ಕರಿಸು : "ಮೊಟ್ಲು 
- ** ಕೌಲ್ವಿಡಿ, ಮಣಿ, ಮೆಯ್ಸಿಕ್ಕು- ಈ ೯ ನಮನಸ್ಕಾರೆಂ? (ಕಶಸಾ. 
೨೨-೪೫೦); ಲಲ್ಲಯಿಪ ಕಾಲ್ವಿಡಿವೆಂಬುದನಿಂಬುಕೆಯ್ವಳಂ (ಆದಿಪು. 
೩-೪೩); ನಲವಿಂ ಕಾಲ್ವಿಡಿದು ತಿಳಿಸಿ (ಕಬ್ಬಿಕಾ. ೭೧); ನಲ್ಲಳೆ! ನಿನ್ನ 
ಕಾಲ್ವಿಡಿದಪೆಂ ತಿಳಿ ಮೌನಮಿದೇಕೆ (ಶಮದ. ೧೨೬ ಪ್ರಯೋ). 
ಕಾಲುವಿಡಿ: ೧. .ಜಡಿದು ರುಂಕಿಸಿ ಪೊಡೆಯ ಬ್ರಂದೊಡೆ ಕಾಲು 
ವಿಡಿವಂತೆ ಅಡಿವಿಡಿದು ಪೊಡವಿಗೆ ಕೆಡಹಿ ತಾ ಹಿಡಿದೆಳೆವ (ಸಾಳ್ವಭಾ. 
೧೧-೫೪). ಕಾಲುಹಿಡಿ: ೧. ದಮ್ಮಯ್ಯಾ ಎಂದು ಅವಳ ಕಾಲು 
ಹಿಡಿಯದಿದ್ದಕೆ ಅವಳ ಮಾತು ಇನ್ನೆಲ್ಲಿಗೆ ಹೋಗುತ್ತಿತ್ತೋ (ಮೂರುದಾ. 
೨೫೦); ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿ (ಗಾದೆ). 
ಕಾಲ್ಪಿಡಿ: ಕಾಲ್ಬಿಡಿದು ಹಿರಿಯರಂ ನುಡಿದು ಪೊರಮಟ್ಟಿಂ (ಕಾಲೂರ. 
೫೯-೯೬). 

ಕಾಲ್ವಿಡಿಸಿಕೊಳ್‌ - ನಮಸ್ಕಾರ ಮಾಡಿಸಿಕೊಳ್ಳು; ಸೇವೆ 
ಮಾಡಿಸಿಕೊಳ್ಳು: ಕರೆವುದೆಂದು ಕಾಲ್ವಿಡಿಸಿಕೊಳ್ಳುದದೆಂದು 
(ಸಂಪಾಶ. ೫). [ಕಾಲ್‌ + ಒಡಿ] 


ಕಾಲ್ವಿಡಿತ (ನಾ). ಕಾಲುಹಿಡಿಯುವಿಕೆ; ನಮಸ್ಕಾರ; ಶರಣಾಗತಿ: 


ನುಡಿ ನೋಟ ಬಾಯ್ದೂಟ ಬೈದಾಟ ಕಲಹ ಕಾಲ್ವಿಡಿತವಿಲ್ಲದ ಕಾಂತೆ 
ಯರಿಗೆ ಕಡುರಸಿಕರು ಲೇಸುಮಾಡರೆಂದೊರ್ವಳು ನುಡಿದಳು (ಕುರಾಸಾಂ. 


೨೮-೯೨). [ಕಾಲ್‌ + ಸಿಡಿತ) 


ಕಾಲ್ಪೆ "ಕಾಲ್ವಾಯ್‌? ನೋ. 
ಕಾಲ್ಪೇಂಟೆ (ನಾ). (ವಾಹನವನ್ನೇರದೆ) ಓಡಾಡಿ ಆಡುವ ಬೇಟಿ. 


"ಕಾಲ್ಪೇಂಟಿಕಾಅ' ಪರಾ. [ಕಾಲ್‌ + ಬೇಂಟಿ] 


ಕಾಲ್ಪೇಂಬೆಕಾಖ (ನಾ). (ವಾಹನವಿಲ್ಲಜಿ) ಓಡಾಡಿ ಬೇಟಿಯಾಡು 


ವವನು: ಗ್ರಾಮಸಿಂಹಗಳ ಕಂಧರಪಾಶವಿಡಿದು ನಿಗಳವ ತಾಳ್ಗ 
ಕಾಲ್ವೇಂಟಿಕಾಜರು ಕೂಡಿ ಮೃಗಯಾತ್ರೆಗೆ ತೆರಳಿದರು (ನೋಹತ, 
೧೯-೬). [ಕಾಲ್ಟೇಂಟಿ 4+ -ಕಾಣ) 


ಕಾಲ್ದೊಣೆ 


ಕಾಲ್ಪೊಣೆ, ಕಾಲ್ದೊಣೆ (ನಾ). ೧. (ತನ್ನ)ಕಾಲಿನ ಜವಾಬುದಾರಿ; 
ಹೊಣೆಗಾರಿಕೆ; ಕಾಲಿನ ದುಡುಕು ಕೆಲಸದಿಂದ ಬರುವ ಹೊಣೆ, 
ನಿಶ್ಚಯ; ತಲೆ ಪೋಪುದಕೆ ತನ್ನ ಕಾಲ್ತೊಣೆಯೆಂಬ ಧರೆಯ ನಾಳ್ಟುಡಿ 
ತಪ್ಪದಾದುದು (ಜೈಮಿಭಾ. ೧೭-೫೨). ಕಾಲ್ದೊಣೆ : (8). 

[ಕಾಲ್ಡ್‌ + ಫೊಣ್ಮೆ] 

ಕಾಲ್ಕೊನಲ್‌ (ನಾ). ಕಾಲುವೆಯ ಪ್ರವಾಹ : ಕಣಿಶಾಗ್ರಭಾಗದಿಂ 
ಭೋರನೆ ಸೋರ್ವ 'ಪಾಲ್ವೊನಲೆ ಕಾಲ್ವೊನಲಾಗೆ ಜಲಪ್ರನಾಹೆಮಂ 
ಪಾರಣೆ ಸಂತತಂ ಬೆಳೆಯುತಿರ್ಪ ಮಹಾಕಳಮ ಪ್ರಸಿದ್ಧಕೇದಾರ 
ಸಮಾಜದಿಂ (ಕುಸುಮಾ. ೨-೪೫). (ಕಾಲ್‌, * ಪೊನಲ್‌] 

ಕಾಲ್ದೊಯ್ಲು (ನಾ). ಕಾಲಿನ ಏಟು; ಒದೆತ; ಪಾದಾಫಾತ: 
ನೀಆಕಿಯ ಕಾಲ್ವೊಯ್ಲಿನಸುಗೆ ತಳಿರ್ತಂತೆಯುಂ (ಕಬ್ಬಿಕಾ. ೩೨೧). 

(ಕಾಲ್‌, * ಪೊಯ್ಲು] 

ಕಾಲ್ದೊಳೆ, ಕಾಲುವೊಳೆ, ಕಾಲುಹೊಳೆ; ಕಾಲ್ದೊಳೆ (ನಾ). ಕಾಲು 
ನಡಗೆಯಿಂದ ದಾಟಬಹುದಾದ ಹೊಳೆ; ತೀರ ತೆಳ್ಳಗೆ ಹರಿಯುವ 
ನದಿ: ಕೊಳಚೆ ನೀರೊಳಗಾಳುತೇಳುತ. ಜಲಧಿ ಕಾಲ್ವೊಳೆಯೆಂಬ ಭಂಡರ 
ಮುಳಿದು ಮಾಡುವುದೇನು (ಕುವ್ಯಾದ್ರೋ. ೫-೪೪); ಮಜವೆ ಬಲಿದುದು 
ವಿಮಲ ಲಜ್ಞಾಶರಧಿ ಕಾಲ್ವೊಳೆಯಾಯ್ತು ಬಣ್ಣಿಸಲಟಯೆ ಕುವರನ 
ದೇಹದಂತಸ್ತಾಪವೇದನೆಯ (ಜೀವಂಚ. ೧೦-೨೫) ; ಶರಥಿಯೇಳನು 
ಸುಅಿವ ವೈಶ್ವಾನರೆಗೆ ಕಾಲ್ವೊಳೆ ಗಣ್ಮವೇ (ಕೋ ಗಯ. ೨೫-೮೦). 
ಕಾಲುವೊಳೆ : ಕಾಲುವೊಳಿಗೇಕವನಿಪತಿ ಹಅಗೋಲು (ಕುವ್ಯಾದ್ರೋ. 
೧೦-೫೧); ಮಳೆಗಾಲದೊಳುಬ್ಬಿ ಬೇಸಗೆಯೊಳು ಕಾಲುವೊಳೆಯಾದುದೆಂಬ 
ಒಂದೆಯನು ತಳೆಯದೆ. 'ಕುಲ್ಕಗಳಿಳೆಯಗಲದಿ ಚಲಿಸುವುವು (ಮೋಹತ. 
೨-೩೮) ; ಕಾಲುಮ[ ವೊ]ಳೆಗೇಕೆ ಹರಿಗೋಲೆನುತ ಸೂರಿಯೊಳ್ಳೋಲ 
ಕಜಕಿದರು (ತುರಂಗ. ೬೩-೩೦). ಕಾಲುಹೊಳೆ : ಉಭಯ ಬಲದಗ್ಗಳದ 
ಹರುಸವಿಪಾದವಾರಿಧಿ ಕಾಲುಹೊಳೆಯಾಯ್ತು (ಕುವ್ಯಾದ್ರೋ.- ೧೬-೫೧); 
ಯಾದವ ಬಲ ಮಹಜಾಬ್ದಿಯ ಕಾಲುಹೊಳೆಯಂದದಲಿ ದಾಂಟುವೆನು 
(ಕೋಗಯ. ೨೩-೨೪) ; ಸ್ಥಿರ ಸಂಕಲ್ಪದ ಮುಂದೆ ಮಕಾ ಪರ್ವತವೂ 
ಒಂದು ಪರಮಾಣಂು; ಮಹಾಸಾಗರ ಒಂದು ಕಾಲುಹೊಳೆ ( ತುಂಗಭ. ೬೬). 
ಕಾಲ್ದೊಳೆ : ಕಳಿದು ಮಳೆಗಾಲವನು ಬಲುನದಿಗಳು ತೆಗೆದು ಕಾಲ್ಲೊಳಿ 
ಗಳಾಗಿರೆ (ತಿಮ್ಮಶಾಂ. ೪-೨). [ಕಾಲ್‌ + ಪೊಳ್ಳೆ) 

ಕಾಲ್ದೊಅಕೆ (ನಾ). ಕಾಲಿನ ಭಾರ; ಹೆಜ್ಜೆಯ ಭಾರ: ಮಸಗಿ 
ಸಂದಣಿಸಿ ಬರ್ಪ ಸೊರ್ಕಾನೆಗಳ ಕಾಲ್ವೊಆಕಿಗೆ ನೆಲನೊಂದೆಸೆಗೊಲೆದು 

[ಕಾಲ್‌ + ಪೊ] 

ಕಾಲ್ಸಂಖ್ಯೆ (ನಾ). ನಾಲ್ಕನೆಯ ಒಂದು ಭಾಗ; ಕಾಲುಭಾಗದ 
ಸಂಖ್ಯೆ: ಮಹಾದ್ವೀಪ ಹ್ತೂಗಲೀ ಮಹಿಯ ಬಿತ್ತ ರಮೆನಿಕ್ಕದಜನವಭಾಗ 
ಖಂಡಮಕ್ಕೊತ್ತಿನಲ್ಲಿಹ ವಾರ್ಥಿ ಭೂಸಂಖ್ಯೆಯಿಂ ಮೇಲೆ ಕಾಲ್‌ ಸಂಖೈ 
ಪೆರ್ಚೆ ತೋರ್ಕುಂ (ಮಂಗರಾ. ೯೬-೧೨). [ಕಾಲ್ಸ್‌ *- ಸಂಖ್ಯೆ) 

ಕಾಲ್ಸರ, ಕಾಲುಸರ (ನಾ). ಕಾಲಲ್ಲಿ ಧರಿಸುವ ಸರ, ಸರಪಣಿ : 
ಅಂದಿಗೆ ಕಾಲ್ಸರ ಗಗ್ಗರೆ (ಸೌಗಂಧಿ. ೧೨೭-೧೭). ಕಾಲುಸರ: ಗೆಜ್ಜೆ, 
ಕಾಲುಸರ, ಕಾಲುಬಳೆ, ಪಾಡಗ ... ಡಾಬು ಮೊದಲಾದ ಆಭರಣಗಳನ್ನು 
ಧರಿಸಿಕೊಂಡು (ಮಲೆಮಂ. ೩೮). [ಕಾಲ್‌ * ಸರ್ಯ) 

ಕಾಲ್ಸರಿ (ನಾ). ಕಾಲುವೆಯಂತೆ ಸುರಿಯುವ ಮಳೆ: ಮೆಲ್ಸರಿ ಸೂಳ್ಸರಿ 
ಮುಗಿಲೊಳ್ಳೆಲ್ಪರಿ ತೆಳ್ಸರಿ ಕರಂಪೊಸಲ್ವರಿಯಿಪ ಬಂಬಲ್ಲರಿ ಬಲ್ಲರಿ ಕಾಲ್ಸರಿ 
ಸಾಲ್ಸರಿ ಸಲೆ ಸುರಿದು ಕಜಕಿದುವಿರುಳುಂ ಪಗಲುಂ (ರಾಜಶೇ. ೮-೧೧೨) ; 
ಜಡಿಮಳೆ ಜಪ್ಟಿತು . . . ಸಾಲ್ಸರಿ ಸೂಳ್ಸರಿ ಕಾಲ್ಸರಿ ಸುರಿದವು ಉಧೋ 
ಉಧೋ (ಕ್ರಾ ಂಚಧ್ಯ. ೫೨). [ಕಾಲ್ಸ್‌ + ಸರ್ಯಿ] 


(ಕಬ್ಬಿ ಕಾ. ೨೮೮), 


೧೭೬೭೧ 


ಕಾನಗೌಡ 


ಕಾಲ್ಬೊಲಪು (ನಾ). ಕಾಲು ಸೋತುಹೋಗುವಿಕೆ(?): ನೆಜಕಮೂಜರಿ 


ಬೇಂಟೆಯುಮನಾಡಿತದಾಮಿಷಭಾರದಿಂದೆ ಜೀರ್ಗರೆಯುತುಮಂತೆ 
ಕಾಲ್ಬೊಲಪಿನಿಂ[ಪಾಠಾಂ. ಯುತೆ ಮಾಂಸವಾಂತೊಲನವಿನಿಂ] ಬರುತಿರ್ದನ 
ದೋರ್ವ ಲುಬ್ಮಕೆಂ (ಜಗವಿ. ೧೬-೨೧; ಸೂಕ್ತಿ ಸು. ೩-೧೬೪ ನೋ). 
[ಕಾಲ್‌] * ಸೊಲಪು?] 

ಕಾಲ್ದೊಣೆ "ಕಾಲ್ವೊಣೆ' ನೋ. 

ಕಾಲ್ದೊಳೆ "ಕಾಲ್ಪೊಳೆ' ನೋ. 

ಕಾವ್‌, ಕಾವ್ರ್ಯು (ನಾ). ಒಂದು ಅನುಕರಣ 'ಶಬ್ದ: ಎಳಗೂಸೆಟ್ಟತ್ತು 
ಕಾವ್ಯಾವೆನೆ (ಲೀಲಾವ. ೯-೨೧). ಕಾವ: ಕೋಗಿಲೆಯ ಮಲಿ... 
ಕಾಗೆಯಂದದಿ ಕಾವು ಕಾನೆಂದಜಚುವುದೆ (ಬಸಪು. ೩-೭೯). (?) 

ಕಾವ (ನಾ). ಕಾಮ; ಮನ್ಮಥ: *ಇಂಗೋಲ್ವಿಲ್ಲ ಕಾವ ಮಾಂಬಟ 
ವಿಗೆಯಂ , . . ಅಲರ್ಪಿಲ್ಲನೆಂದು ಕಾಮಂ? (ಕವಿಕಂ. ೨೭); ಪತ್ತಿ 
ಚಿತ್ತದೊಳ್‌ ಕೀಲಿಸೆ ಕಾವನಂಬು (ಪಂಪಭಾ. ೪-೪೩); ಆ ಶಶಿನಕ್ತೈಯರ್‌: 
ನೆಗಬ್ದ ಕಾವನ ಮಾಸವಳಂಬೊಲೊಪ್ಪಿದರ್‌ (ಧರ್ಮಾಮೃ. ೪-೧೪೪) ; 
ತಿರ್ದುವಂತೆ ಕಾವಂ ತನ್ನ ಪೂವಿನಂಬಂ (ಪದ್ಮರಾ. ೧-೪೩); ಕಾವನ 
ಮುಂಗೈಯ ಗಿಳಿಯಂತೆ ನುಡಿದುಜಕಿ ಕಾವನ ಬಿಲ್ಲೋಲ ಪಿಡಿದು ಕಾವನ 
ರಥವಾಜಿ ಭುಂಜಿಸದಂತೆ ಕೈಗಾವ ಪಾಮರಿಯರೊಪ್ಪಿದರು (ಮೋಹತ. 
೨-೪೩). 

ಕಾವನಂಬು - ಕಾಮಬಾಣ : ಅವನ ಕಾವನಂಬಿಗೆ ಮೆಯ್ಕೊಡ್ಡಿಸಿ 

ಸೆಳೆದು (ಕಂನವಿ. ೯-೫೭). ಕಾವನಗೆಲ್ಲ ಕಾಮನ ಗೆಲವು; ಮದನ 
ವಿಜಯ: ಕಾವನ ಗೆಲ್ಲಂ ಮೇಟಕೆಯುತಿರ್ಪುದು (ಕಬ್ಬಿ ಕಾ. ೩೪೯). 
ಕಾವನಯ್ಯ, ಕಾವನ್ಮೆಯ- ಕಾಮನ ತಂದೆ; ವಿಷ್ಣು : “ಆಲ 
ಕೊಡೆಯಂ . . . ಕಾರೊಡಲಂ, ಕಾವಗಸ್ಯುಂ- ಈ ೧೨ ವಿಷ್ಣುಗೆ 
ಪೆಸರ್‌೫ (ಕಶಸಾ. ೨-೯); ಕಾವನಯ್ಯ ಬಂದ ಕಾಣಿರೇನೆ (ರಂದ. 

*ತಾವರೆಗಣ್ಣಂ ಕಾವನೈಯನುಂ ಕಾರೊಡಲಂ” 
(ಕವಿಕಂ. ೨೪). ಕಾವನರಸಿ- ಮನ್ಮಥನ ಹೆಂಡತಿ; ರತಿ: ಕಂಡು 
ಬಲ್ಲೆವು ಕಾವನರಸಿಗೆ ಸರಿಬಪ್ಪ ಪುಂಡರೀಕಾಕ್ಷಿಯರುಗಳ (ಕ ನವಿ. 
೧೦-೧೫). [೮ ಸೆಂ. ಕಾಮ] 

ಕಾವಂಚಿ, ಕಾಂಚ್ಮಿ,ಕಾಚಿ,ಕಾಮಂಚ,ಕಾಮಂಚಿ, ಕಾವುಂಜಿ (ನಾ). 
೧. ಒಂದು ಬಗೆಯ ಹುಲ್ಲು; ಕಾಚಿಹುಲ್ಲು: (ಕ). ಕಾಂಚಿ: ೧. 
(ಕಿ). ಹಾಚಿ: ೧. "ಕಾಚಿಹುಲ್ಲು' ಪರಾ. ೨. ಒಂದು ಬಗೆಯ 
ಬದನೆ ; ಕೆಂಪುಗುಳ್ಳೆ ; ಹಬ್ಬುಗುಳ್ಳಿ : ಮನೆ ಹಿತ್ತಲು ಕಾಚಿ ಹಲಸು 
ಮೆಣಸು ಮಾವು ಹುಲ್ಲು (ಎಕ. ೪111, ತೀರ್ಥಹ. ೧೭೬-೩೨; 1415). 
ಕಾಮಂಚೆ: (8). ಕಾಮಂಚಿ : (8). ಕಾವುಂಜಿ: *ಭೂತಿಕ, 
ಭೂಸ್ತೃಣ? (ನಾಚಿರಾ. ಕಿ). 

(ಡೇ. ॥ ತಮಿ. ಕಾವಟ್ಟ ; ಮಲ. ಕಾವಟ್ಟಿ ; ತೆಲು. ಕಾವಂಚಿ] 

ಕಾವಂದ "ಖಾವಂದ' ನೋ. 

ಕಾವಗಲಹ (ನಾ). ಪ್ರೇಮಕಲಹ; ರತಿಕ್ರೀಡೆ; ಸುರತ: ಭಾನಿಸೆ 
ಪಯೋಧರಮನೌಂಕಿದವರುಂಟಿ ಯೀ ಕಾವಗಲಹದ ಭಟರ ಭಾವವಿದು 
ಚೋದ್ಮಂ (ಚಿಬಪು. ೧೦-೬೮). (ಕಾವ * ಕಲಹ) 

ಕಾವಗವುಂಡ, ಕಾವಗೌಡ (ನಾ). ಒಬ್ಬಾತನ ಹೆಸರು: ಕೂರ್ಪ್ರ 
ಜನಕ್ಕೇಆಗಲಿ ಭಂಡಿಯೆನಿಪ್ಪಂ ಕಣಕ ಮಜಕಿಯಿಲ್ಲದೊಳ್ಳಂಡ ಕಾವಗವುಂಡಂ 
(ಕಣ. 1, ೨೪-೧೬ ; 1148). ಕುವಗೌಡ: ಭುವನಂ ಬಣ್ನಿಸ ಕಾವಗೌಡ 
ವಿಭುವಿಂ(ದೆಂ] (ಕಇ. 1, ೨೪-೧೬; 1148). 

[ಕಾವ + ಗವುಂಡ (ಆ ಗಾಮುಂಡ)] 
ಕಾವಗೌಡ “ಕಾವಗವುಂಡ' ನೋ. 


೧-೧೪೦-೪) ; 


112 


ಕಾವಚಿಕ ೧೭೭೬೨ 


ಕಾವಚಿಕ (ನಾ). ೧. ಕವಚವನ್ನು ಧರಿಸಿದ ಯೋಧ: ಮಾವಟಗ 
ರೆಂಬು ಚಾಪವ ಪಿಡಿದ ದೈತ್ಮರುಂ ಕಾವಚಿಕರಸಿಚಕ್ರ ತೋಮರೆ ಗದಾ 
ಯುಧವ ಪಿಡಿದ ಸಾಸಿರ ರಕ್ಕಸರ" (ಭರಭ. ೬-೬೩). ೨. ಕವಚ 
ಧರಿಸಿದ ಯೋಧರ ಸಮೂಹ: 4ಕಾವಚಿಕಂ ಕನಚಿಗಣಂ? 
(ವಸ್ತುಕೋ. ೧೨೩-೩೨). [ಸಂ.] 

ಕಾವಜಾತ್ರೆ (ನಾ). ಕಾಮನ ಜಾತ್ರೆ; ಕಾಮೋತ್ಸವ: ಕೂಡಿ 
ಮೂರ್ಛೆಗೆ ಸಂದೆ ಸಮಸುಖದ ನೆರವಿಯಿದು ಕಾವಣಾತ್ರೆಗೆ ಬಂದು 
ಮೆಯ್ಕಿ ಕ್ಸಿ ಸುರತಸಿದ್ಧಾಂಜನವ ಬಯಸಿ ಭಜನೆಗೆ ಬೀಳ್ವರೋಯೆನಲ್‌ 
ಕಣ್ಣೆಸೆದರು (ಚೆಬಪು. ೧೦-೬೦). [ಕಾವ * ಜಾತ್ರೆ) 

ಕಾವಟಿ (ನಾ). ಒಂದು ಬಗೆಯ ಸಸ್ಯ: (ಮೈಡಔಗಿ. ೫೦-೧೦೦೮). [೪] 

ಕಾವಟೆ (ನಾ). (2): ಚಟುಳಬಲ ಮತ್ತೊಡನೆ ಗಗನಕೆ ಪುಟನೆಗೆದು 
ಪೌಲಸ್ತ್ಯಜನ ಕಾವಟಿ [ನಾಕಾಂ. ಕೇವಟ, ಕೆವತಟಿ. ಕೆಪಸಟ್ಮೆ ಕವಚೆಟಿ] 
ಯನಪ್ಪಳಿಸಿದೆನು (ತೊರರಾ. ೬-೨೨-೧೯). [2] 

ಕಾವಡ (ನಾ). ಬಣ್ಣದ ಅಂಚು, ದಡಿ: (ಎಸಮ್ಮೆ. 1, ೩೦). [1] 

ಕಾವಡಿ, ಕಾಗಡಿ(ನಾ).೧. ಎರಡು ತುದಿಗಳಲ್ಲೂ ಭಾರ ಎತ್ತುವುದಕ್ಕೆ 


ಅನುಕೂಲವಾದ ಉಗ್ಗ ಕಲ್ಲಿಗಳನ್ನು ಸೇರಿಸಿರುವ, ಹೆಗಲ|- 


ಮೇಲೆ ಹೊತ್ತು ತರುವ ಬಿದಿರಿನ ಗಣೆ, ಕೋಲು ; ಅಡ್ಡೆ : 
ಕಾವಡಿಯ ಕಂಬಿಯೊಳು ಘನಪಾತ್ರೆಗಳನಿರಿಸಿ (ಓಹಿರ. ೧೫೪-೧೧) ; 
ಧೂಪದ ಕಾನಡಿಯಂ ಪೊತ್ತಿರದೆ ಚಿಚ್ಚರಂ ಬರೆ (ಉದ್ಭಟ. ೧೧-೧೦೩) ; 
ಕಾವಡಿಯ ಪೊತ್ತರ್ಗೆ ಸನಯದಿಂ ಮಾರ್ಗವಂ ಬಿಡಿಯೆಂಬ ವರ್ಕೆಲರ್‌ 
(ಆರಾಚ. ೩-೮) ; ಕಡು ಮುದುಕ ತಾಯ್ತಂದೆಗಳ ಕಾವಡಿಯೊಳಿಟ್ಟಾಂ 
ಪೊತ್ತು ತಿರುಗುತಲಿ `(ಆನಂರಾ. ೨-೩-೧೦) ; ಕಿರಿಚುತಿದೆ ಕಳ್ಳ ಕಾವಡಿ 
ಕೇಳು ಬಳಿಯೆ (ಗಿಳಿವಿಂ. ೧೨೪-೪೬); ಗವಳಿಗರು ಹಾಲುಮೊಸರಿನ 
ಕಾವಡಿಗಳನ್ನು ಹೊತ್ತುಕೊಂಡು (ಮಂಜುಕ. ೭). ೨, “ಅಡ್ಡೆಯ 
ಬುಟ್ಟಿ” (ಪ್ರಭಣ್ಣ): ಬಲ್ಲೆಣಸುಗಳನು ಕಾವಡಿಯೊಳಿಟ್ಟ್ರೈಿತರ್ಪ 
(ಕೇವಣ. ೪-೧೧). ೩. ತೂಗುಯ್ಯಾಲೆ. ಕಾಗಡಿ : ೧. ಕಾಗಡಿಯ 
ಪೊತ್ತು ಯಾತ್ರೆಯ ತಿರುಗುವದದೇಕೆ (ಕಿರುಶ. ೭-೩೧). ೩. ಹಜಾರದ 
ಕಾಗಡಿಯ ಮೇಲೆ ಕುಳಿತಿದ್ದರು (ನಾಲ್ಯಮ. ೧೭). 
[ದೇ. ॥ ತಮಿ. ಮಲ. ತುಳು. ತೆಲು. ಕಾವಡಿ. / ಪ್ರಾ. ಕಾವಡ] 

ಕಾವಡಿಗಾಖ (ನಾ). ಕಾವಡಿ ಹೊರುವವನು; ಕಂಬಿಕಾರ: 
ಸುರಗಿಗಟ್ಟುವರಂತೆ ಅಮಳ್ವಡಿಗೀಜುವರೆಂತೆ ಕಾವಡಿಗಾಜನಂತೆ ಪಲ್ಲಂ 
ಸುಲಿವರಂತೆ ಮುನ್ನಿನ ದರ್ಶನಮುಂ ನಿಃಶಂಕೆಯುಮೆಂಬೆರಡುಮಂ 
ಲೇಸುಮಾಡುವುದು (ಧರ್ಮಾಮೃ. ೨-೪). 

[ಕಾವಡ್ಗಿ + -ಗಾಜ (ಆ. -ಕಾಜ)] 

ಜಾವಡಿತೆರಿಗೆ (ನಾ). ಕಾವಡಿಯ ಮೇಲಿನ ತೆರಿಗೆ: ಇವು ಪೂರ್ವ 
ಕಾಲದ ತೆರಿಗೆಗಳು :- ಮನಿತೆರಿಗೆ. . . ಕಾವಡಿತೆರಿಗೆ, ಮಾರಿಕೆ, ಉಪ್ಪಿನ 
ಮಾಳ, ಉಬ್ಬೆ ಕಾಣಿಕೆ ( ನಮ್ಮನು. ೨೪೩). 

[ಕಾವಡಿ, * ತೆರಿಗೆ (೮ ಕೆಟ್‌ಗೆ)] 

ಕಾನಣ್ಯ (ನಾ). ೧. ಹಂದರೆ;,ಚಪ್ಪರ: "ಕಾವಣಮಂತದು ಕಾಯ 
ಮಾನಮಂಬುದೆನಿಕ್ಳುಂ ೫ (ವಸ್ತುಕೋ. ೪೬-೯) ; “ಕಾವಣಮೆಂದುಂ 
ಪಂದರೆಂದುಂ ಚಪ್ಪರಂ  (ಕಶಸಾ. ೨೦-೪೦೬) ; ನನೆಯ ಪಂದರುಮಂ 
ತಳಿರ ಕಾವಣಂಗಳುಮಂ (ಪಂಪಭಾ. ೫-೪೭ ವ) ; ಸಂಪಗೆಯ ಜೊಂಪದ 
ಚಂಪೆಯದೊಳಂ ಕಂಪನಟ್ಟರೆನಂತಿಯ ಕಾವಣಂಗಳೊಳಂ (ಕಬ್ಬಿಕಾ. 
೨೩೮); ಕರುಳ ಕಾವಣ [ಪಾಠಾಂ. ಕಾಳಿಜ] ಮಜ್ಜೆಮಾಂಸದ 
ಹೊರಳಿಯಲಿ ಹೊದೆಸಿದುದು ನೆಲ (ತೊರರಾ. ೬-೧೩-೩೮). ೨. ತೋಪು: 
ನಾವುಗಳ ಕಾವಣದೊಳ್‌ ನೆಲೆನೀಡುವಿಟ್ಟು (ಪುಣ್ಯಾಸ್ತ್ರ. ೫-೨೩). 


20 


25 


30 


33 


40 


45 


ಕಾವರ 


೩. (ಆಲಂ) ಹೆಣಿಗೆ: ರಣದೊಳಂಜಿಸಿ - ಸೆರೆನರದ ಕಾನಣದೊಳಗೆ 
ಕೈಯೂ ಮಿಗೆ ಹಳವೆಣನ ಹೊಲಸಿಗೆ ಹೇಸಿ ಹರಿದು (ಕುವ್ಯಾಗ. 
೩-೧೨) ; ಉಸುರ ಬಿಡೆ ಹೊಜಬೀಳ್ವನೊಳದೆಗೆದುಸುರಿನಲಿ ಮುಳು 
ಗುವನು ಮೂಗಿನ ಕಸುಮಳದ ಕಾನಣ[ಪಾಕಾಂ.ಳ]ದ ಕಲಿತ ಶ್ಲೇಷ್ಮ 
ಶರಧಿಯಲಿ (ತೊರರಾ. ೫-೨-೪೪). [€. ಸಂ. ಕಾಯಮಾನ] 

ಕಾವಣ್ಯ "ಕಾವಳ' ನೋ. 

ಕಾವಣ್ಮ (ನಾ). (?): ತನ್ಮು ಕಾನಣ ಆಢಾಪನನಾಗಿ (ಇನ, ೧೯೪೬, 
ಹಾನಗಲ್‌". ೨೪೯-೧೪ ; ?). [2] 

ಕಾವಣ್ಮ "ಕಾವಣ್ಣ' ನೋ. 

ಕಾನಣ್ಣ, ಕಾವಣ್ಮ (ನಾ). ಒಬ್ಬಾತನ ಹೆಸರು: ಮೂಕಿಯರ 
ಕಾವಣ್ಮಂಗೆ. ... ಕೊಟ್ಟ ಮತ್ತರ್‌ ಏಳು (ಇಳಿ. 20೪111, ೪೦-೩೮; 
999) ; ಪೊಂನಂಣನವರ ಮಕ್ಕಳು ಕಾವಣ್ಣನವರು (ಎಕ. ೩11, ಮದ್ದಗಿ. 
೨೮-೯; 1319). ಕಾವಣ್ಮ : ಕಾವಣದಂಡೇಶ್ವರನುಂ ಪ್ರಭುತೇಜಿರಾಜ 
ದೆಂಡಾಧಿಪನುಂ (ಕಇಆ. ೭೪-೧೨-೧೯ ; 1170) ; ಸಂದಗಸ್ತ ುಲಜಂ 
ದೆಂಡಾಧಿಪಂ ಕಾವಣಂ (ಎಕ. ೪11, ಹೊನ್ನಾಳಿ. ೫೦-೨೭; ?) ; ದಾಸಿ 
ಸೆಟ್ಟಿಯ ಸುತನು ಕಾವಣ ಸೆಟ್ಟಿ (ಕಕುಲ. ೫-೩೧;?). [ಕಾವ * ಅಣ್ಣ] 

ಹಾವದೇವ (ನಾ). ೧. ಕಾಮದೇವ; ಮನ್ಮಥ: ಇಂತು ಕಾವ 
ದೇವನುಂ ಬಸಂತನುಂ ರೂಢಿನೆತ್ತು (ಕಬ್ಬಿಕಾ. ೨೪೫). ೨. ಕದಂಬ 
ಅರಸರಲ್ಲಿ ಒಬ್ಬಾತನ ಹೆಸರು: ಕಾದಂಬಚಕ್ರನರ್ತ್ತಿ ಚಂದಾವುಸದ 
ತೈಲಪದೇವನ ಮಗ ಕಾವದೇವನ ಪೆಂಪೆಂತೆಂದೊಡೆ (ಎಕ. ೪111, ಸಾಗರ. 
೩೩-೨ ; 1000). [ಕಾವ್ಯ 4 ದೇವ] 

ಕಾವಧ್ಯ್ವಂಸಿ: (ನಾ). ಕಾಮನನ್ನು ನಾಶಮಾಡಿದವನು; 
ಕಾಮಾಂಶಕ: ಜನರುಗಳ ಕಾಮ ಕಾವಧ್ವಂಸಿ ಕರುಣಸಾಗರ ಮೂರ್ತಿ 
(ನವಮೋ ೨೨-೬೫)."ಕಾಮಧ್ವಂಸಿ? ಪರಾ. (ಸಂ. ಕಾಮಧ್ವಂಸಿನ್‌) 

ಕಾವರ,(ನಾ). ಸೊಕ್ಕು; ಮದ; ಅಹಂಕಾರ: ನಾವುಗಳು ಈ ನರನ ಭಾವ 
ವನು ತಿಳಿಯದಲೆ ಕಾವರದಿ ನಿಂದಿಸಿದೊ (ಯಜೋರ. ೪೬); ಬಿಡದೊಂದು 
ಯೋಜನಕ್ಕಾ ವಿರೋಧಿಯ ರಥವ ನೀವು ನೋಡುವ ತೆರದಿಂದೆಚ್ಚು 
ರಿಪುವಿನ ಕಾವರ ಬಿಡಿಸಿದೆನೊ (ಕರ್ಣಾಕಾ. ೩೧). [?. / ತೆಲು. ಕಾವರ] 

ಕಾವರೃ, ಕಾವುರ, ಕಾಹುರ್ಯ (ನಾ). ೧. ಕ್ರೋಧ; ಕೋಪ. 
೨.ಉದ್ದೇಗ; ರಭಸ; ಆವೇಶ: ಕಾಮಲಂಪಟದಿಂದ ಫಲವಿಲ್ಲಗಳಿಗೆಯೂ 
ಕಾವರಕೆ ಕೆಟ್ಟು ಪೋದವರು ಪಲಕೆಲರುಂಟು (ಪ್ರೌಢರಾ. ೬-೫೭). 
ಜಾವುರ: ೧. *ಕಾವುರಮೆನೆ ಕೋಪಮೆಂದು ತಿಳಿಗೆ ವಿದಗ್ಭರ್‌* 
(ಭಾರನಿ. ೩೨). ಕಾಹುರೈ: ೧. ಸರಳಹರಹಿನ ಹೂಟವನು ಕಾಹುರದ 
ಕಡುಹಿನಲೊದೆದು ಬೊಬ್ಬಿಜಕಿದುರವಣಿಸಿದನು ಪಾರ್ಥನೀತನ ಧನುವ 
ಖಂಡಿಸಿದೆ (ಕುವ್ಯಾಳ. ೧೪-೩೦) ; ಶರನಿಧಿಯ ಸಲಿಲವನು ಮೊಗೆ ದುಬ್ಬರಿ 
ಸುವೌರ್ವಾನಳನವೊಲು ಕಾಹುರೆದೊಳಂತಃಪುರದೊಳಿದ್ದುದು ಬಹಳ 
ಶೋಕಾಗ್ಗಿ (ತೊರರಾ. ೨-೩-೧) ; ಕಮಲಜನ ಕಾಹುರೆವನೀಕ್ಷಿಸಿ ಕಮಲ 
ನಾಭನು ನಗುತಲೆಂದನು (ಅಂಬಿಕಾ, ೩೭-೨೪) ; ಪುಸ್ಕಲಂ ಕಾಹುರದಿ 
ನೆಂಗುಂ (ರಾಮಾಶ್ವ. ೯೨-೧೮). ೩. ಉದ್ವೇಗವುಳ್ಳನನು; ದುಡುಕು 
ವವನು: ನೀವತಿಮೋಹದಲಿ ಬಿಡೆ ಬೀಸಿ ಬಿದ್ದರೆ ಕಾಹುರರು ಕೌರವರ 
ಕೆಡಿಸುವರೆಂದನಾ ಕರ್ಣ (ಕುವ್ಯಾಅ. ೧೭-೧೬) ; ಎಲೆಲೆ ಕಣೆಗಳಿವೆಲ್ಲಿ 
ಯವೊ ಕಗ್ಗೊಲೆಯ ಕಾಹುರರಾರೊ( ತೊರರಾ. ೧-೧೧-೧೧); ಭೋಗಿಸುವ 
ಸನ್ಮೋಹಿಗಳಿಗಿದು ಸೇವ್ಯ ಮಿಕ್ಕಿನ ಕಾಹುರರು ತಾವೆತ್ತ ಬಲ್ಲರು ಶಾಸ್ತ್ರ 
ನಿರ್ಣಯವ (ಕಕ್ಕೋಕ. ೩-೧೬). ೪. ಸಂಭ್ರಮ ; ಕಾತರ: ಕೃಷ್ಣನಲಿ 
ಹರಹಿಕೊಳುತಿದೆ ಜನನಿಕರ ಕಾಹುರದ ನೆರವಿಯದಂತಿರಲಿ ಮುನಿವರರು 
ಮುಗ್ಯಕೆ ನೀವಿದಕೆ ಸಮ್ಮತಿಸಲೇಕೆ (ನಿಭಾಗ. ೧೦-೮೦-೭). [ಆ ಕವ್ವರೆ?) 


ಕಾವರವೇರು 


ಕಾವರವೇರು (ಕ್ರಿ). ಸಂಭ್ರಮಿಸು; ಸಡಗರಿಸು: ಮೈ ಪುಳಕವೇರಿ, 
ಕಣ್ಣು ಕಾವರವೇರಿ ಹರ್ಷೂತಿರೇಕದಿಂದಿದ್ದೆ ವೇಳೆಯಲ್ಲಿ .. . ಹೋಗಿ 
ಬಿಟ್ಟಿತು (ಬೆಳಗು. ೨೬), [ಕಾವರ್ಯ + ಏರು (ಆ ಏಜರ್ನ್‌)) 

ಕಾವರಾಯ (ನಾ). ಕಾಮರಾಜ ; ಮನ್ಮಥ: ಕಾವರಾಯನಳಿಕುಳ 
ರವದ ಭೇರಿಯಂ ಪೊಯ್ದುತ್ತೆ ... ಪೊಅಮಟ್ಟಿನು (ಚೆಬಪು. ೩೫-೭); 
ಉವರಾಯನ ಪಟ್ಟಿದಾನೆಯೆಂಡೆನಲಾ ಭಾವಕಿ... ಒಪ್ಪಿದಳು (ಕಂನವಿ 
೯-೩೭). [ಕಾವ್ಯ + ರಾಯ] 

ಕಾವರಿಸು (ಕ್ರಿ). ೧. ಕಾತರಿಸು; ಸಂಭ್ರ)ಮಗೊಳ್ಳು : ಎತ್ತಣ 
ಭೀತಿಯೆಂಬಯೆಡೆಗೊಳ್ಳೆದೆ ಕಾವರಿಸುತ್ತಮಿರ್ಪ ಮಚ್ಚಿ ತ್ತ ಜೊಳೀತನಾತ್ಮ 
ಪಕಿಯೆ;0ಬವೊಲಿರ್ದಪುದು (ನಳ ಚಂ. ೨೭೪). ೨. ರಭಸವೇರು; 
ಆವೇಶಹೊಂದು : ಮಾಯಾನರಾಹನ ಸೃಜಿಸಿ... ವಲ್ಮೀಕವನು 
ಮಣಜಕಿಗೊಂಡು ಕಾವರಿಸಿ ಘುಡುಘಂಡಿಸಿ (ಆನಂರಾ. ೩-೩-೧೮) ; ಅಸ್ತ್ರ 
ಮಾವರಿಸಿ ಕಾವರಿಸಿ ಘುಡುಘುಡಿಸುತೆ (ಜಿನಮು. ೩೩-೨೫). 

(ಕಾನರ್ಕೆ + -ಇಸ್ಕು] 

ಕಾವಲ್‌, ಕಾವಲು (ನಾ). ೧. ಕಾವು; ರಕ್ಷಣೆ; ಕಾಪಾಡುವಿಕೆ; 
ಕಾಯುವಿಕೆ:- ಕುಪ್ಪೆ ಒದೆಯ ಕೊಸಿಗ ಕೊತ್ತದಿ ಕಾನಲ ಎನಾದಿಪೆರು 
ರಾದರು ಸಮಣರು... ಸಾಕ್ಷಿ (ಇಆ. 2೭1೪, ೨೩೨-೫೭; 9ನೆಯ ಶತ) ; 
ಕೋಟಿ ಕೊತ್ತಳದ ಕಾವಲ್ಲಳಂ ಬಲಿದರ್‌ (ಜೈ ಮಿ ಭಾ. ೯-೧೭). 
೨. ಕಾಯುವವನು; ಕಾಪಿನ ಆಳು; ಕಾವಲುಗಾರ: ಕಾವಲಾ 
ಆಯದಿಕಳುಳ್‌' (ಎಕ. 1x, ಹೊಸಕೋ. ೮೨-೩; 750); ಪಾರ್ವಂ 
ಕಂಡೀ ಕಾವಲ್‌ ಕೂಸಂ ಕೊಂದುದಾಗಲೆವೇಲ್ಕುಮೆಂದು (ಸಂಚತಂ. 
೧೮೯-೮) ; ಕಾನಲರಂ ಬಯ್ದು ಪೋಪುದುಂ (ರಾಮಾಶ್ವ. ೧೨-೩೦) ; 
ತುಜುಗಳನ್‌ ಕಾವಲರನ್‌ ಇಜ್‌ದೊನ್‌ ಇವನ್‌. ಎಂದು (ಅಶ್ವತ್ಥಾ. 
೧೧-೧೨). ೩. ದನಕೆರುಗಳನ್ನು ಮೇಯಿಸಲು ಮಿಸಾಸಲಾಗಿ ಇರುವ 
ಸ್ಥಳ: (ಕೈಸ್‌ಗೆ. ೫೫೩). ಕಾವಲು : ೧. ನಿನ್ನ ಮಹಾಮನೆಯ 
ಕಾವಲ ಬಂಟ ನಾನೆಂಬುದ ನಿಮ್ಮ ಪ್ರಮಥರೆಲ್ಲರು ಬಲ್ಲರು (ಅವಚಂ. 
೨೩೧-೧೦೪೫) ; ಪುರದೆ ಬಾಗಿಲಿಗರೆಮನೆಗೆ ತತ್ಪುರದ ಕೇರಿಗಳೊಳಗೆ 
ಕಾವಲನಿರಿಸಿ ಹೊಕ್ಕರು (ತೊರರಾ. ೨-೫-೩೧); ಜಗವ ಜಯಿಸುವತಿ 
ಬಲಾಢ್ಯರ ಕಾವಲು (ನೆಂಕಾರಾ. ೫-೨-೮) ; ದೊಡ್ಡವರ ಕಾವಲಿದ್ದುದ 
ರಿಂದ ಮಠಕ್ಕೆ ಹೋಗಲೇ ಬೇಕಾಯಿತು (ಕಳಹು. ೭೭) ; ಕುರುಡ 
ಹೆಂಡತಿಗೆ ದೈವದ ಕಾನಲು (ಗಾದೆ). ೨, ಎಲ್ಲರು ಕಾವಲಾದರು ಕಾಮನ 
ಕಂಮ್ಮಟಕ್ಕೆ (ನಗೆಮಾ. ೧೫). ೩. ದನಗಳು ಕಾವಲಿಗೆ ಮೇಯಲು 
-ಹೋಗಿವೆ (ರೂಢಿ). ೪. ಕಾವಲಿಟ್ಟಸ್ಥಳ; ಸೆರೆಮನೆ: ವಸುದೇವ 
ನೆಂಬವ ಪಿತನಂತೆ ಕಾವಲಲ್ಲಿ ಹುಟ್ಟದೆನಂತೆ ಮ್ರಾನಗಂಜಿಲ್ಲಿ ತಂದರೆಂತೆ 
(ಷರಂದ. ೨-೨೦-೩). 

ಕಾನಲಂದಿರು - ಕಾವಲುಗಾರರು : ಬಾಗಿಲ ಕಾವಲಂದಿರಮ್ಮಿಳೆ 
ಗೊರಸಿ ಸಾರಿದಂ ಸಜ್ಜಿವನೆಯ (ತುರಂಗ. ೭೬-೪೮). ಕಾವಲಮನೆ - 
ಸೆರೆಮನೆ; ಕಾರಾಗೃಹ: ರಾಣುವೆಯರಿತ್ತ ಕಾವಲಮನೆಗೆ ಯೇಸುವಂ 
ಕೊಂಡೊಯ್ದು (ಗೋಲ್ಕೊಥಾ. ೯-೨೪೧). ಕಾವಲಿನವ ಕಾವಲುಗಾರ : 
ನನ್ನ ಕಾವಲಿನವರೂ ನನ್ನ ಮರಣನನ್ನು ತಪ್ಪಿಸಲಾರರು (ಮಣಿಸ. ೪೪). 
[ಕ್ಯಾ 4 -ಅಲ್ಕ್‌. / ತಮಿ. ಮಲ. ಕಾವಲ್‌ ; ತೆಲು. ಕಾವಲಿ) 

ಕಾವಲ್‌, (ನಾ). ಒಂದು ಬಗೆಯ ಸಸ್ಯ: ಗೌಜಲ್‌ಮರ... 
ಕಾವಲ್‌ . . . ಬೆಟ್ಟದ ಪರಂಗಿ (ಮೈಡಔಗಿ. ೧೮-೩೧೯). [?] 

ಕಾವಲಿ, ಕಾವಲ್ಕೆ (ನಾ). ೧. (ಉಪ್ಪಿನ) ಮಾಳ. ೨. ಮಾಳದ 
ಮೇಲಿನ ತೆರಿಗೆ: ಅನುಕುಗಾಣ ಕಾವಲಿ ವೊಲಗಾಜ ಹೊಟಗಾಅವೊ 


ಸುಂಕ ಕಾಣಿಕೆ ಕಡ್ಡಾಯ ಬಿಟ್ಟಿ (ಎಕ. 111, ಮಂಡ್ಯ. ೨೮-೧೩ ; 1406); 


೧೭೭೩ 


33 


45 


ಉವಲುಗುದುಕಿ 


ಕುರಿತೆರಿಗೆ ಮಾದಾರಿಕೆ ಉಪಿನ ಕಾವಲಿ ಸುಂಕಯೆಲೆ ತಆಅಗು... 
ಸರ್ವಮಾನ್ಯವಾಗಿ ಬಿಟ್ಟುದು (ಎಕ. ೫೪, ಗುಂಡ್ಲುಪೇ ೧೨೯-೮೪ ; 
1521). ಕಾವಲ್ಕೆ : ೨. ಕಬಿನಾಲೆ ಕಾಲುಪಚ್ಚಿ ಉಪ್ಪಿನ ಕಾನಲೆ 
ಮೊದಲಾದ ಸಮಸ್ತ ಸುಂಕ ಸ್ವಾಮ್ಯ ಸುನರ್ಣಾದಾಯ ಸಹ ಸರ್ವಮಾನ್ಮ 
(ಎಕ. 111, ಮಳವ. ೧೨೧-೧೬೦; 1424). [?] 

ಕಾವಲ್ಲಿ, ಕಾವಲೈ (ನಾ). ಬಾಣಲಿ; ಹುರಿಯುವ ಹೆಂಚು: 
*ಕಂದುಃ, ಸ್ವೇದೆನಿಕಾ- ೨ ಕಾವಲಿ? (ಹಲಾ ಯಃ . ೫೨-೧೫೮) ; 
*ಕಂದು ಸ್ವೇದನಿಕೆಯದೆಂದರೆ ಕಾನಲಿಯೆನಿಕ್ಕುಂ ೫ (ಮಂಗರಾ, 
೬೩-೨೪) ; ಕಾಯ್ದು 0 ಕಾವಲಿಗಳೊಳ್ಳ ಪೆರ್ಮರನಾಗೆ ತಾಳಿಸುವರುಂ 
(ಆದಿಪು. ೫-೮೫ವ); ಮೇಳಿಸಿ ಜೀವಾವಳಿಗಳ ತಾಳಿಸುವರನಚ್ಚಗೆಂಡದೊಳ್‌ 
ಕಾವಲಿಯೊಳ್‌ (ಸುಕುಮಾ. ೧೧-೪೬) ; ಕೋಡೆಗದ ಮೊಗಸಿರಿಗೆ ಕಾವಲಿ 
ಯೋಡು ಕನ್ನಡಿಯಾಯ್ತು (ಕುವ್ಯಾಕ. ೯-೧೫) ; ಕಾವಲಿಯೊಳು ಹಾಕಿ 
ಹುರಿಸುವ ಯಮನು (ಪುರಂದ. ೧.೧೩೪-೧೧) ; ಎಲ್ಲರ ಮನೆಯ ದೋಸೆ 
ತೂತು ನಮ್ಮನೆಯಲ್ಲಿ ಕಾವಲಿಯೇ ತೂತು (ಗಾದೆ). ಕಾವಲ್ಲೆ: 
ತನ್ನಂಗೆಮಂ ಖಂಡಿಸಿ ತೊಳಗುವಾ ಕಾಯ್ದ ಕಬ್ಬುನದ ಕಾವಲೆಯಲ್ಲಿ 
(ಆರಾಚ. ೮-೭೫); ತೆಗೆ ತಿಲವನೌಪಾಸನದ ಕೊಳವಿಗಳ... ದೋಸೆಗಳ 
ಕಾವಲೆ[ಸಾಕಾಂ. ಲಿ]ಗಳನು (ತೊರರಾ. ೫-೮-೬೯). 

[+ ಪ್ರಾ. ಕಾಹಲ್ಲೀ. / ಸಂ. ಖಲ್ಲಿಕಾ) 

ಕಾವಲಿ "ಕಾಲ್ರಾಯ್‌' ನೋ. 

ಕಾವಲಿಕ್ಕು (ಕ್ರಿ). ಕಾವಲಿಡು; ಪಹರೆಯಲ್ಲಿಡು: ಕಾವಲಿಕ್ಕಿಹ 
ನೆಆಿಯನೆಮ್ಮನು ಈವನದೊಳು (ಸಾಳ್ವಭಾ. ೬-೧೯). 

[ಕಾವಲ್‌] * ಇಕ್ಕು] 

ಕಾವಲಿಗೆ (ನಾ). - ಕಾವಲುಗಾಅ: ಒಳಸಂಚಿನವರಾಗಿರುವ ಶಂಕೆ 
ಯಿಂಜೆ . . . ಕಾವಲಿಗರು ಚೆನ್ನರಂಗರನ್ನು ಮೈ ಸೂರಿಗೆ ದಾಟಸಿ 
ಬಿಟ್ಟಾಗ (ಬಿಟ್ಟ. ೫೬-೧೧). [ಕಾವಲ್‌ + -ಇಗ] 

ಕಾವಲಿದೆಅಕೆ (ನಾ). ಒಂದು ಬಗೆಯ ತೆರಿಗೆ; ಉಪ್ಪಿನ ಮಾಳದ 
ಮೇಲೆ ಹಾಕುವ ತೆರಿಗೆ: ಉಪಿನ ಕಾವಲಿದೆಜಕೆ ಪ್ರತೇಕಂ ಪಣ ೫ 
ಉಪ್ಪು ಕೊಳಗ ೫ (ಸೌಇಇ. 320-1, ೧೪೫-೩೭; 1679); ಮಗ್ಗೆದೆಟ್‌ 
ಕಾವಲಿದೆಣ?್‌ ಪಂಚಕಾರುಕ (ಎಕ. ೪1, ಕಡೂರು. ೪೯-೪೧; 1291); ಅಲೆ 
ದೆಅ್‌ ಆಡುದೆಆಕಿ ಮೊಟ್ಟೆ ಸುಂಕ ಕಾವಲಿದೆಆಕೆ ಅಡಿದೆಜಕ (ಎಕ. 117, 
ಕೃಷ್ಣರಾ, ೮೧-೧೦ ; 1407). [ಕಾನಲ್ಲಿ + ತೆಜಕ್ಕಿ] 

ಕಾವಲು "ಕಾವಲ್‌? ನೋ. 

ಕಾನಲುಕಟ್ಟಿ (ನಾ). ಕಾವಲು ಇರುವ ಸ್ಥಳ; ಸುಂಕದ ಕಟ್ಟಿ ; 
ಉಕ್ಕಡ : ಹಾದಿಯಲ್ಲಿ ಒಂದ್ಲೇ ಅಲ್ಲ, ಎರಡು ಕಾವಲು ಕಟ್ಟಿ ಅನೆ 
(ಪ್ರಣಸ. ೭). [ಕಾವಲು (ಆ ಕಾವಲ್‌) + ಕಟ್ಟಿ] 

ಕಾವಲುಗಾರೆ " ಕಾನಲುಗಾಅ' ನೋ. 


ಕಾವಲುಗಾಅ, ಕಾವಲುಗಾರ (ನಾ). ಕಾಪಿನ ಆಳು; ಪಹರೆ 


ಯವನು : ದ್ವಾರ ಒಂಭತ್ತದಕೆ ಬಲು ಮೊನೆಗಾಆರಾದಾಳುಗಳ ಕಾವಲು 

ಗಾಜರನು ಮಾಡಿ (ಹರಿಸಾ. ೮೯). ಕಾವಲುಗಾರ : ಅಲ್ಲಲ್ಲಿ ಕಾವಲು 

ಗಾರರು ಪಹಕೆ ಕೊಡುತ್ತಿದ್ದರು (ಶ್ರೀರಾಯ. ೧೨೯) ; ಇದ್ದ ಕಾವಲು 

ಗಾರರೂ ನಿದ್ದೆಯಲ್ಲಿ ಮೈಮರೆತಿರುವರು (ವಾರಾಕೃ. va). 

[ಕಾವಲು (ಆ ಕಾವಲ್‌,) * -ಗಾಜ (೮. -ಕಾಟ)] 

ಕಾನಲುಗುದುರೆ (ನಾ). ಕಾವಲು ನಿಂತ ಕುದುರೆ: ಕಾ[ಪಾಠಾಂ ಆ] 

ವಲುಗು (ಪಾಠಾಂ. ಕು]ದುರೆಗಳೆಯ್ತಂದು ಇಪ್ಪತ್ತು ಸಾವಿರ ಮುಸುಕಿ 

ಕವಿಯಲು (ಕುರಾಸಾಂ. ೧೯-೧೦೨), 

[ಕಾವಲು (< ಕಾವಲಿ) + ಕುದುರೆ) 


ಕಾನಲುದಳ 


ಕಾವಲುದಳ (ನಾ). ಕಾವಲುಪಡೆ. 
[ಕಾವಲು (ಕಾವಲ್‌) + ದಳ್ಳ (ಐ ದಲ)] 
ಕಾವಲುನಾಯಿ (ನಾ). ಮನೆ ಮೊದಲಾದುವನ್ನು ಕಾಯುವ 
ನಾಯಿ: ಕನ್ನಡದ ಕಾವಲುನಾಯಿ ನಾನು (ಕಒಸಾ. ೭೮). 
[ಕಾವಲು (ಆ ಕಾವಲ್‌) * ನಾಯಿ (ಆ ನಾಯ್‌)] 
ಕಾವಲುಪಡೆ (ನಾ). “ಕಾವಲಾಗಿರುವ ಸೈನ್ಯ ದಳ? (ಪತ್ರಿನಿ. ೬೨). 
[ಕಾವಲು (ಆ ಕಾನಲ್‌,]) * ಪಡ್ಕೆ] 
ಕಾವಲೆ, "ಕಾವಲ್ಕಿ? ನೋ. 
ಕಾವಲ್ಮೆ "ಕಾಲ್ವಾಯ್‌' ನೋ. 
ಕಾವಲ್ಲೆ "ಕಾವಲಿ' ನೋ. 
ಕಾವಲೆ (ನಾ). ಬಯಕೆ; ಆಸೆ (?): ಮೂವತ್ತಿರ್ಕೋಟಯನಂತಾವ 
ಗಮನುದಿನದಿನಡಸಿಕೊಂಡುಂ ಮತ್ತಾ ಕಾವಲೆಯದು ನೆಜಕೆಯದೆ 
ದುರ್ಭಾವೆ ಕರಂ ಬೇಡಿಯಟ್ಟದ೪* ಮುಜುದೆವಸಂ (ನೇಮಿಷ, ೪-೫೮). 
[ಜೀ. ॥ ತಮಿ. ಕವಲೈ] 
ಕಾವಲ್ಲುಡು (ಕ್ರಿ). ರಕ್ಷಣೆಯನ್ನು ನೀಡು; ಪಹರೆಮಾಡು; ಕಾವಲಿರು: 


೧೭೭೪ 


ಬಾ 


ಬಾಗಿಲ್ಲಳನ್ನೆಲ್ಲ ಮುಚ್ಚಿ ಶ್ರೀದ್ವಾರದೆಡೆಯಲ್ಲಿ ಕಾವಲ್ಲುಡುತ್ತಿರುವರು 


(ಬೆಟ್ಟ. ೪೪-೪); ಬಿಡ್ಚುಗತ್ತಿಯ ಕುದುರೆಯವರು ಕಾವಲ್ಲುಡುತ್ತ 
ನಡೆದರು (ಸವತಿ. ೧೮೭). [ಕಾವಲ್‌ * ಕುಡ್ಕು (ಆ ಕೊಡು)) 

ಕಾವಲ್ಹನ (ನಾ). ಎ ಕಾವಲುಗಾರ: (ಕಿ). [ಕಾವಲ್‌ + ಜನ] 

ಕಾವವಗೆಯ (ನಾ). ಕಾಮನ ವೈರಿ; ಶಿವ: ಕಾವವಗೆಯನ 
ರೂಪಮಂ ಕಂದೆಜಕಿದು ನೋಡಿ . . . ಸಾಷ್ಟಾಂಗದಿಂ ನಮಿಸಿ 
(ಪ್ರೌಢರಾ. ೯-೪೦). [ಕಾವ್ಯ + ಪಗೆ 4-೮] 

ಕಾವಳ, ಕಾವಣ್ಮ, ಕಾವುಳ್ಳ, ಗಾವಳ (ನಾ). ೧. ಕತ್ತಲೆ; 
ಮಬ್ಬು; ಅಂಧಕಾರ: ನೀಂ ಸೆಟ್ಟಯ ರೂಪಗೊಂಡು ಪೋಗಿ ಸತ್ಯ 
ವತಿಯ ಕೆಲದೊಳ್‌ ಕಾವಳಡೊಳ್‌ ನುಡಿಯುತ್ತುಮಿರೆಂದು ಅಟ್ಟ 
(ಟಾವುಂಪು. ೯೮-೯); ದಿವಸೋಳ್ಕಸಂಕುಳಂ ತೊಟ್ಟನೆ ಬಿಟ್ಟುವುಣ್ಮೆದುದು 
ಕಾವಳಕೊಂಡುವು ರಕ್ತ ವೃಷ್ಟಿಗಳ್‌ (ಜಗವಿ. ೧೨-೪) ; ಕಾವಳ ವಂಜಿಸು 
ವುದೇ ಇನನ (ಕುವ್ಯಾವಿ. ಓರಿಇ. ೬-೫೧) ; ಕಾವಳ ಕದುಬಿತಿನಮಂಡಲ 
ವನು (ತೊರರಾ. ೩-೫-೯); ಕಾವಳ ಕವಿಯೆ ದೀಪಕೇಂ ಮುಪ್ಪಹುದೆ 
(ನಂದಿಮಾ. ೧೦-೫); ಮನಸ್ಸಿನಲ್ಲಿದ್ದ ಕಾವಳ ಕಳೆದು ಬೆಳಕು ತುಂಬಿದ 
ಹಾಗಾಯಿತು (ಅನಾಥೆ. ೧೬೪). ಕಾವಣ್ಯ: ೨. ಮಂಜು: ಬೆಳಗಿನ 
ಜಾವ ಪೂರಾ ಚಳಿ ಆಗ್ತದೆ. ಕಾವಣ ಬಿದ್ದರೂ ಬೀಳಬೈದೆು (ಮಲೆಮ. 
೨೫೫). ಕಾವುಳ್ಳೆ ; ೧. ಅವಿರಳಮಾಗೆ ಕವಿದ ಕಾವುಳಮಂ ಸೇನಾ 
ರಜೋಜಾಳಮೆಂದುಂ (ಪಂ ರಾಮಾ. ೧೪-೧೨೮ ವ); ಅಸವಸದಿಂದಿನ 
ನುಳಿದೊಡೆ ದೆಸೆ ಕಾವುಳ ಮಸಗಿ ಮಾನಿನಿಗೆ ಮಧು ಮಜುಕಂ ಸಸಿ ಬಿಸಿ 
(ಗಿರಿಕ. ೪-೧೪೦) ; ಕವಿವ ಕಾವುಳಂ ಕಯ್ದುಗಳ ಪೊಸಮಸೆಯ ಪೊಗರ 
ಕಾಳಿಮಂಗಳ ಕರ್ಪೆಂದುಂ (ಮಹಾನೇ. ೧೩-೪೪ ವ). ಗಾವಳ : ೧. (ಕಿ). 

[ದೇ?.॥ ತಲು. ಕಾವಿರಿ, ಕಾವುರೆ- ಕಪ್ಪುಹೊಗೆ, ಹೊಗೆಯಂತೆ 

ಇರುವ ವಸ್ತು. / ಮರಾ. ಕಾಹುರಾ - ಕತ್ತಲೆ] 

ಕಾನಳ್ಳ, ಕಾವುಳ್ಳ (ನಾ). [ಸಂಗೀತ] ಸ್ವರಗಳ ನಾಲ್ಕು ವಿಧಗಳಲ್ಲಿ 
ಒಂದು. ಕಾವುಳ್ಳೆ: ಮತ್ತಮಾ ರಾಗಂಗಳಲ್ಲಿ ಪಾಡುವಲ್ಲಿ ಗ್ರಾಮ 
ವರ್ಜ್ಮೃಂಗಳಂ ತೊಆಕಿದು ಜನ್ಮಜನಕಂಗಳಂ ಬಳ್ಳಿ ಗೊಳಿಸಿ ಕಾವುಳ, 
ಬಬ್ಬೋಳ ನಾರಾಟ, ಮಿಶ್ರವೆಂಬಚತುರ್ವಿಧ ಸ್ವರಂಗಳಿಂದುರುಳಿಸಿ 
(ವಿವೇಕ. ೨೩೬). [?) 

ಕಾವಳಗವಿಸು (ಕ್ರಿ). ಕತ್ತಲೆಗವಿಸು : ಶಶಿಯ ಮಂಡಲಕೆ ಕಾವಳ 
ಗನಿಸಿ ಮಾಯದಿಂ (ನವಮೋ, ೧೧-೨೮). [ಕಾವಳೃ + ಕವಿಸು] 


95 


45 


ಕಾವಿ 


ಕಾವಳಗೈಸು (ಕ್ರಿ). ಕತ್ತಲೆಯನ್ನುಂಟುಮಾಡು : ದಿಗ್ಬಂಧನಂಗಳ 

ಗೈದು ಶಶಿಯ ಮಂಡಲಕೆ ಕಾವಳಗೈಸಿ (ನವಮೋ. ೨೭-೧೩). 
[ಕಾವಳ್ಳ * ಕೈಸು (ಆ ಕೆಯ್ಬು)] 

ಕಾವಳಗೊಳ್‌ (ಕ್ರಿ). ಕತ್ತಲೆಯನ್ನು ಹೊಗು ; ಮರೆಮಾಡಿಕೊ: 
ಗಂಡರ ವಂಚಿಸಿ ಮೆಲ್ಲನೆ ಕಾವಳಗೊಂಡಾರುಮಜಂಯದೆ ತೆಆದಿ... 
ಪಾದರಕೆ ನಡೆನ ಮರುಳ್ವೆಂಡಿರ ತಂಡಮೊಪ್ಪಿ ದುದು (ನೇಮಿಸಂ. ೮-೯೭). 

[ಕಾವಳ್ಳ + ಕೊಳ್ಳ] 

ಕಾವಳಸ್ತಾಣ (ನಾ). ಒಂದು ಸ್ಥಳದ ಹೆಸರು: ಪೂರುಬ್ಬಸ್ಮಾನ್ಹಿ ಶಿ 
ಕೃಷ್ಣಮೃತ್ತಿಕಾ ಕಾಕೊರ್ಬ್ಬ ಚಿಸ್ಚ್‌ವೃಕ್ಷ ತಟಾಕದ ಹಾಕೊರ್ಬ್ಬ ಕಾವಳ 
ಸ್ತಾಣ (ಇಆ. 131, ೧೭೩-೨; 481 ? ಕೃಶಾ). [1] 

ಕಾವಳಿ (ನಾ). ಒಂದು ವಂಶದ ಹೆಸರು : ಕಾವಳಿಯರುಣುಗಯ್ಯ ತನ್ನ 
ತಮ್ಮ ನೊಟಮ್ಪ ರಸನ ಮಲ್ಲಪನ್ನಜ ಕಾದು ಮಣ್ನಜ ಕೊನ್ನು (ಎಕ. Ix, 
ಹೊಸಕೋ. ೪೮-೧ ; 980). (1) 

ಕಾವಳಿಸು (ಕ್ರಿ). ೧. ಕತ್ತಲಿಸು; ಕತ್ತಲೆ ಮುಸುಕು : ಸಿಡಿಲೆಆಗಿದಂತೆ 

ನಂಜೇಲಾದಂತೆ ಸಂಜೆ ಕಾವಳಿಸಿದಂತೆ ರಾಯಂ ಮುಂದುಗೆಟ್ಟು (ರಾಮಾಶ್ವ. 
೧೨೯-೧೧) ; ಕೌಶಿಕನ ಕಾವಳಿಸಿದ ಕಣ್ಗಳಿಂದ ಹರಳ್ನುವ ಅಂಜನಾದ್ರಿ 
ಯನ್ನು ಕಿತ್ತೆತ್ತಿ ಬೀಸಾಡಿಬಿಡದಿರೆನು (ಮಂತ್ರಶ. ೨೧-೭). ೨. (ಆಲಂ) 
ಮುತ್ತು; ಆಕ್ರಮಿಸು: ಹಾವಳಿಸಿಧೂವಳಿಸಿ ಕಾವಳಿಸಿದಹಿತರೊಳೆ 
ಗಾವರಿಸಿಯರಚುತಿಹ ' ಭೀಮನತಿ ಭೀತಿಗಂ ಗೋವರಿದು (ಜಿನಮ. 
೨೦-೩೦). [ಕಾವಳ + -ಇಸ್ಕು) 

ಕಾವಳೆ (ನಾ). ಕಾವಲು ಕಾಪಿನ ಗಡಿ: ಯಿಂತೀ ಚತುಸೀಮೆಗಳಿಗೆ 
ವಾಮನ ಮುದ್ರೆಯ ಕಲ್ಲುಗಳೆ ಕಾವಳೆಯ ಶಾಸನವಾಗಿ ನಟಸಿ 
ಕೊಟ್ಟಿ ವಾಗಿ (ಎಕ. 11111, ತೀರ್ಥಹ. ೧೯೦-೫೬ ; 1407). 

[ಆ ಕಾವಲ್‌) 

ಕಾವಲ (ನಾ). ಕಾವಲಿ; (ಉಪ್ಪಿನ) ಮಾಳ: ಚಂದ್ರ ಪ್ರಭದೇವರ 
ನಿವೇದ್ಯಕ್ಕಂ. * *ಬಿಟ್ಟಿ ಮೊಗೆ ಮತ್ತರು ಹನ್ನೆರಡು ಮನೆ ನಿವೇಸಣವೆರಡು 
ಪೂನಿನ ತೋಂಟಿಮೊಂದು ಗಾಣಮೊಂದು ಕಾವಲಟಮೊಂದು (ಸೌಇಇ. 
Ix-i, ೨೨೧-೬೮ ; 1125). [ಆ ಕಾನಿ] 

ಕಾವಾಕುಳೆ "ಕಾವಾಕೂಲ' ನೋ. 

ಕಾವಾಕೊಲ, ಕಾವಾಕುಳ, ಕಾವಾಕೂಳ (ನಾ). ಹಳದಿ ಹೂ 
ಬಿಡುವ ಒಂದು ಸಸ್ಯ: ಕಾವಾಕೂಳ, ಕಾವಾಕೂಲ (ಮೈಔಗಿ. 
೪೮-೯೫೧). ಕಾವಾಕುಳೆ: (೪). ಕಾವಾಕೂಳೆ: ಕಾವಾಕೂಳ, 
ಕಾವಾಕೂಲ (ಮೈಔಿಗಿ. ೪೮-೯೫೧). [?) 

ಕಾವಾಕೂಳೆ "ಕಾವಾಕೂಲ' ನೋ. 

ಕಾವಾಲು (ಕ್ರಿ). ಕಾವು ಇಳಿ; ಉಷ್ಣತೆ ಇಲ್ಲವಾಗು ; ತಣ್ಣಗಾಗು : 
ಅಪ್ಪು ಬೆರಸಿದ ಕಟ್ಟಿಗೆಯ ಕಿಚ್ಚಿನೊಳಗಿಕ್ಕಿದರೆ ಆದು ಚಿತ್ತ ಶುದ್ಧವಾಗಿ 
ಹೊತ್ತ ಬಲ್ಲುಡೇೇ ಕಾವಾಜಕಿದ ಕಾಷ್ಮದಂತೆ (ಮೋಳಿಮಾ. ೧೪-೫೩). 

[ಕಾವ್ಯ (ಆ ಕಾಯ್ಪು,) * ಆಜು,] 

ಕಾವಿ (ನಾ). ೧. ಕೆಂಪು ಬಣ್ಣದ ಮಣ್ಣು; ಜಾದು ಕಲ್ಲು: “ಜಾದು 
ಕಲ್ಲೆನೆ ಕಾವಿ? (ಶಬ್ದಮಂ. ೫೩) ; ಕುಂಬಾರರ ಮಣ್ಣು, ಕಾವಿ, ಪೀವಡಿ 
ಮುಂತಾದ ಮೃತ್ತಿಕೆಗಳು (ಮುಂಬಯಿ. ೬-೧೭). ೨. ಒಂದು ಬಣ್ಣ : 
ಕಾವಿಯಳಲ್ಲನರೆದು ಬಣ್ಣಮಿಕ್ಕಿ (ಸೂಪಶಾ. ೬-೬); ಹಳದಿ ಕಪ್ಪೆಳಗಾಯಿ 
ಬಿಳಿಗಾವಿ ಗಾನಿ ಎಳಗಾವಿ ಹೆಗ್ಗಾವಿ ತಳಿರಗಾವಿಗಳ ಪೊಳೆವ ನಾನಾ ಬಣ್ಣಗ 
ಳೊಪ್ಪಿ ಮೆಜಕೆವ (ಹಮದ್ವಿ. ೮3). "ಚಂದ್ರಗಾವಿ' ಪರಾ. &. ಕಾವಿ 
ಬಣ್ಣದ ಬಟ್ಟಿ; ಕಾಷಾಯವಸ್ತ್ರ : ಓದಿ ಬೂದಿಯ ಪೂಸಿ ತೇದು 
ಕಾನಿಯ ಹೊಡೆದು ಹೋಹಾತ ಯೋಗ.ಯೆಸನಬೇಡ (ಸರ್ವಜ್ಞ. ೪೯೪) 


ಕಾವಿಕಲ್ಲು 


ಸುಬ್ಬಣ್ಣ ಕಕ್ಕ ಕಾವಿಯನ್ನು ಧರಿಸಿ... ಬದರಿಕಾಶ್ರಮಕ್ಕೆ ನಡೆದ 
(ಹೊಸಕ್ಷಿ. ೨೫೩); ಸಂಜೆಗಿರಣ ನೆಯ್ದಿರುವ ಕಾವಿ ಆ ಮೇಘ ಲಿಂಗಳೆಂದು 
(ನೆಲಮು, ೩೪); ಮೈಮೇಲಿದ್ದುದು ಕಾವಿಯ ಬಟ್ಟೆ (ಕವಿಸೋ. ೩). 
ಕಾನಿಯ ಸೀರೆ - ಕಾವಿಬ ಣ್ಣ ದ ಸೀರೆ: “ಕಾತ್ಕಾಯನಿ - 
ಅವಳೊರ್ವಳು ಒಪ್ಪಚ್ಚಿ ಮುದುಕಿಯಾಗಿ ಕಾನಿಯ ಸೀರೆಯನ್ನುಟ್ಟವಳು 
ಅಥವಾ ಗಂಡನಿಲ್ಲದವಳು? (ನಾಚಿರಾ. ಕಿ). 
[ದೇ. ॥ ತನಿ. ಮಲ. ತುಳು. ತೆಲು. ಕಾವಿ] 
ಕಾವಿಕೆಲ್ಲು "ಕಾವಿಗಲ್‌? ನೋ. 
ಕಾವಿಖಣಿ (ನಾ). ಕಾವಿಯ ಕಲ್ಲು; ಜಾದುಕಲ್ಲು: ಮಾಂಸವೆಂದಡೆ ಕಾವಿ 
ಖಣಿಯಂತಿಪ್ಪ್ಪುದು(ಉದ್ಭೋಪ್ರ. ೫-೨೩-೧೫). [9ವಿ* ಖಣಿ(£ ಕಣ್ಮಿ)) 
ಕಾವಿಗಲ್‌, ಕಾವಿಕಲ್ಲು (ನಾ). ಕಾವಿಯ ಕಲ್ಲು; ಗೈರಿಕ; ಜಾದು: 
ಬೆಟ್ಟುಗಳ ತಪ್ಪಲೊಳಿರ್ಪ ಅರಿದಳ ಕಾವಿಗಲ್ಗಳಿಂದಣ್ಬಿಟ್ಟು (ಚಿಕವಂ- 
೬೨-೧). ಕಾವಿಕೆಲ್ಲು: ಆ ಆನೆಯ ನೆತ್ತರದಿಂದ ನೆನೆದು ಕಾವಿಕಲ್ಲು 
ಮೊದಲಾದ ಧಾತುಗಳಿಂದ ವಿಚಿತ್ರವಾದ ಪರ್ವತದ ಹಾಗೆ ಇರೆಲು 
(ಕೃವಾಭೀ. ೧೪೮) ; ಶಂಖವನು ಕಾವಿಕಲ್ಲನು ಅರೆದು ಮೊಲೆಹಾಲಿಂ 
ನಸ್ಕಮಂ ಮಾಳ್ತುದು (ಸಕವೈ. ೧೯೧). [ಕಾವಿ* ಕಲ್‌]. 
ಕಾನಿಟ್ಟಗೆ (ನಾ). ಒಲೆಗಳಲ್ಲಿ ಉಷ್ಣತೆಯನ್ನು ತಡೆಯಬಲ್ಲ ಇಟ್ಟಿಗೆ: 
*ಅಗ್ಗಿಷ್ಟಿಗೆ, ಒಲೆ ಮೊದಲಾದುವುಗಳಲ್ಲಿ ಉಪಯೋಗಿಸುವ ಕಾವು 
ತಡೆಯಬಲ್ಲ ಇಟ್ಟಿಗೆ ; ಕಾವಿಟ್ವಿಗೆ” (81೮-೦1೦. ಇಂಕಫಿ). 
[ಕಾವ್ಯ (ಆ ಕಾಯ್ಬುು) * ಇಟ್ಟಿಗೆ] 
ಕಾವಿಸು (ಕ್ರಿ). ಬಯಸು; ಅಪೇಕ್ಷಿಸು; ಕಾಮಿಸು: ದೇವಗುರು 
ಶಾಸ್ತ್ರಗಳೆ ಮುಕ್ತಿಯ, ಕಾವಿಸುವದೆಲ್ಲದೆ ಯು ಪ್ರತಿಯಾಗೀವುದಿಂ 
ನ್ನೊಂದಿನ್ಲವು (ಜಿನಸಾ. ೧೧. [ಆ ಕಾಮಿಸು] 
ಕಾವು, "ಕಾಪ್ಮು' ನೋ. 
ಕಾವ್ಯ "ಕಾಯ್ದು? ನೋ. 
ಕಾವು, ಕಾಮು (ನಾ). ೧. ದಂಟು; ನಾಳ; ದೇಟು: ನೆಯ್ದಿಲ 
ಕಾನಂ ತುದಿಗೆಯ್ದೆ ಸೀಳ್ವ ತೆಜದಿಂ ಸೀಳ್ಡಂ ಜರಾಸಂಧನಂ (ಪಂಪಭಾ. 
೬-೨೭) ; ಮಾವಿನ ಹೂವಿನ ಕಾವಿನ ಠಾವಿನ ಮೊದಲಿಂದೆ ತೀವಿದಳಿಗಳ 
(ಗಿರಿಕ. ೨-೩೮) ; ತಾವರೆಗಾವೊಳಾಗಿಸಿದ ಬಿಲ್ಬದಜಕೀರೆಳೆಯೇಜನಸುತ್ತೆ 
(ರಾಜಶೇ. ೨-೧೭); ದಾವಶಿಖಿಯ ಮೇಲಿಕ್ಕಿದ ಜೋಳದ ಕಾವುಗಳಂತೆ 
ಪೊಗೆದವು (ಕುರಾಸಾಂ. ೨೩-೭೨). ೨. ಹಿಡಿ; ಹಿಡಿಕೆ: ಎಡದ 
ಕೆಯ್ಕೊಳ್‌ ಪೊಳೆಪ ಚೆಂಬೊನ್ನ ಕಾವಿನ ಚಾಮರೆ೦ (ಪಂಪಭಾ. 
೧೩-೧೦೮); ಕಾವಿಲ್ಲದೆ ಕೊಡೆವಿಡಿವೆನೆಂಬಂತೆ (ಧರ್ಮಾಮೃ. ೪-೫೦); ತನ್ನ 
ವಂಶ ತನಗೆ ಹಗೆಯಾಗಿ ಕೊಡಲಿಯ ಕಾವು ಕುಲಕ್ಕೆ ಮೃತ್ಕುವಾದಂತೆ 
(ಮೋಳಿಮಾ. ೧೨-೪೫) ; ಪಿಡಿದ ಶ್ರಿಶೂಲಂ ಕೊಡೆಯ ಇಇವಾಗೆ (ನಂಬಿರ. 
೬-೧೭); ಮತ್ತ ಕಾಶಿನಿಯರ ದಿಟ್ಟಿ ಶಂಖದ ಕಾವ ತೆತ್ತಿಸಿದಂತೆ ಶೋಭಿಸಿತು 
(ಮೋಹತ. ೨-೪೬); ಉಕ್ಕಿನ ಕೊಡಲಿಯಾದರೂ ಕಡಿಯಲು ಕಾವು ಬೇಕು 
(ಗಾದೆ). ೩. ಅಂಚು; ದಡ; ಕರೆ: ರಾಮೇಶ್ವರದ ಸೇತುವಿನ 
ಕಾವಿನೊಳ್‌ ಪಾಳ್ಮಮಂ ಬಿಟ್ಟು (ತುರಂಗ. ೧೯-೪೮). ಕಾಮು: 
೧. “ನಾಳಃ, ನಾಳಾ- ೨ ನಾಳಂ. ತಾವರೆ, ನೈದಿಲೆ, ಮುಂತಾದವುಗಳ 
ದಂಟುಗಳಿಗೆ ಹೆಸರುಗಳು. ತಾವರೆ ಕಾಮುಗಳನ್ನುವರು?( ಸಿದ್ದಾ ೦ತಿ.೮೦). 
[ಜೀ. ॥ ತಮಿ. ಮಲ. ಕಾಮ್ರು; ತೆಲು. ಕಾನು; ಗೊಂಡಿ. 
ಕಾಮೇ ; ಕುಂವಿ. ಕಂಬ, ಕಾಂಬ] 
ಕಾವು, (ನಾ). ಭೂಮಿಯ ಒಂದು ಅಳತೆ (7): ಎರಡು ಕಾವಿನೆಳೆ 
ಯೊಳ್ತನ್ನಮ್ಮೆಚ್ಚಿದಲ್ಲಿ ಮೂಗಂ ಮಣ್ಣುತೋಣ್ಟ್ಚ ಕಣ್ಟಗೊಳ್ವನ್‌ 
(ಎಕ. 111, ಮಂಡ್ಯ. ೧೪-೯ ; 907). [?] 


೧೭೭೫ ಹಾವೆ 


ಕಾವ್ಯ "ಕಾನ್‌? ನೋ. 
ಕಾವುಂಜಿ "ಕಾವಂಚಿ' ನೋ. 
ಕಾವುಕಟ್ಟು (ನಾ). ರಕ್ಷಣೆಗಾಗಿ ಮಾಡುವ ಕಟ್ಟು ; ರಕ್ಷಾಬಂಧನ: 
ಹೊಲಮಾಡಿ ಬಿಟ್ಟು ನಾಲ್ಕು ಮೂಲೆಗೂ ನಾಲ್ಕು ಲಿಂಗಮುದ್ರೆಕಲ್ಲು 
ನಡಿಸಿ ಕಾವುಕಟ್ಟು ಮಾಡಿಸಿ ಬಿಡು (ಬೆಳುಮ. ೪೯). 
(ಕಾವು, (ಆ ಕಾಫ) * ಕಟ್ಟು) 
ಕಾಪುಕವುದಿ (ನಾ). “ಚಹದ ಪಾತ್ರೆಯನ್ನು ಬೆಚ್ಚಗಿಟ್ಟರುವುದಕ್ಕಾಗಿ 
ಉಪಯೋಗಿಸುವ ಕವುದಿ” (76೩-0086. ಇಂಕನಿ). 
[ಕಾವ್ಯ (ಆ ಕಾಯ್ತ) + ಕವುದ್ಮಿ] 
ಕಾವುಗಣ್ಣು (ನಾ). ಒಂದು ಬಗೆಯ ಕಣ್ಣು ನೋವು; ಉರಿಗಣ್ಣು : 
ಕಾವುಗಂಣ, ಉಷ್ಣಗಂಣು, ನೀರುಗಂಣು (ಪಹಿಸುರು ಇಲ್ಲದ) ಒಣ 
ಕಣನ್ನಿ ನೋವು (xerophthalmia, ಇಂಕನಿ). 
[ಕಾವ್ಯ (ಆ ಕಾಯ್ಬು,) * ಕಣ್ಣು (ಆ ಕಣ್‌)] 
ಕಾವುಜೇಡು (ನಾ). ಒಂದು ಬಗೆಯ ಜೇಡಿಮಣ್ಣು : ಕಾನಿಟ್ಟಿಗೆ 
ಮಾಡಲು ಉಪಯೋಗಿಸುವ ಜೀೇಡುಮಣ್ಣು; ಕಾವುಜೇಡು (೫17-೦1೩). 


ಇಂ ಕನಿ). (ಕಾವ್ಯ (ಆ ಕಾಖ್ಟು,) * ಜೇಡು) 


|ಕಾವುತೆಕೆ (ನಾ). ಉಷ್ಣತೆಯನ್ನು ತಡೆಯುವ ತೆರೆ: *ಜಿಂಕಿಯ 


20 


45 


ಕಾವನ್ನು ತಡೆಯುವ ತೆರೆ; ಕಾವುತೆರೆ ? (Fre-screen. ಇಂಕನಿ). 
[ಕಾವ್ಯ (ಆ ಕಾಯ್ದು) * ತೆಕ್ಕಿ] 

ಕಾವುಸೆಟ್ಟಿಗೆ (ನಾ). ಶಾಖ ಕೊಡಲು ಉಪಯೋಗಿಸುವ ಒಂದು 
ಬಗೆಯ ಕೃತಕವಾದ ಉಪಕರಣ: “ಹಕ್ಕಿಯ ಮೊಟ್ಟಿಗಳಿಂದ ಮರಿ 
ಮಾಡುವುದು, ಕಾಲಕ್ಕೆ ಮೊದಲು ಹುಟ್ಟಿದ ಮಕ್ಕಳನ್ನು ಬೆಳೆಸುವುದು, 
ಎಕಾಣುಜೀವಿಗಳನ್ನು ಅಭಿವೃದ್ಧಿ ಪಡಿಸುವುದು - ಈ ಕೆಲಸಗಳಿಗೆ ಉಪ 
ಯೋಗಿಸುವ ಕೃತಕ ಶಾಖೋಪಕರಣ ; ಕಾವುಪೆಟ್ಟಿಗೆ” (Incubator. 
ಇಂಕನಿ). [ಕಾವು (ಆ ಕಾಯ್ದು) * ಪೆಟ್ಟಿಗೆ] 

ಕಾವುಬಚ್ಚಲು, ಕಾವುಬಚ್ಚಲೆ (ನಾ). ಒಂದು ಜಾತಿಯ ಬಸಳೆ; 
ಬಾಯಿಬಸಲೆ ; ಉಪೋದಕಿ : “ಕಲಂಬೀ, ಉಪೋದಕಾ [ಪಾಕಾಂ. 
ಡಕೀ]) ಮೂಲಕಂ, ಹಿಲಮೋಚಿಕಾ, ವಾಸ್ತು ಕಂ, ಈ ಐದನ್ನು 
ಕ್ರಮವಾಗಿ ಬಳ್ಳಿ ಬಚ್ಚಲಸೊಪ್ಪು, ಕಾವು ಬಚ್ಚಲು, ಮೂಲಂಗಿ, ಚಿಲಿಕೆ 
ಸೊಪ್ಪು, ಚಕ್ರವರ್ಶಿಸೊಪ್ಪು, ಈ ತರಕಾರಿಗಳಿಗೆ ಹೆಸರುಗಳು? 
(ಸಿದ್ಧಾಂತಿ. ೧೬೦). ಕಾವುಬಚ್ಚಲೆ : (9). (2) 

ಕಾವುಬಚ್ಚಲೆ "ಕಾವುಬಚ್ಚಲು' ನೋ. 

ಕಾವುರ "ಕಾವರ?' ನೋ. 

ಕಾವುಲಿ "ಕಾಲ್ವಾಯ್‌ >: ನೋ. 

ಕಾವುವಿಡಿ (ಕ್ರಿ). ದೇಟು ಅಥವಾ ನಾಳವನ್ನು ಹಿಡಿ: ನೀಳಾಬ್ಜದ ಕಾವು 
ವಿಡಿದು ಕುಣಿದಳದೊರ್ವಳ್‌ (ಜಗವಿ. ೫-೨೨). [ಕಾವ್ಯ * ಪಿಡಿ,] 

ಕಾವುಳೆ, "ಕಾವಳ್ಳ' ನೋ. 

ಕಾವುಳ್ಕ "ಕಾವಳ್ಳ' ನೋ. 

ಕಾವುಳಗನಿ (ಕ್ರಿ). ಕತ್ತಲೆ ಮುಸುಕು ; ಕತ್ತಲೆ ಕವಿ: ಮೊಗವೊಣಗಿ 
ಕಣ್ಯಂದಿ ಕಾವುಳಗವಿದೊಡಂ (ಆದರ. ೧೪೮-೮). 

[ಕಾವುಳ, (ಆ ಕಾವಳ,) + ಕವಿ] 

ಕಾವೆ(ನಾ). ಕುದುರ ವೇಗವಾಗಿ ಓಡುತ್ತಿರುವಾಗ ಅದನ್ನು ತಿರುಗಿಸು 
ವುದು, ಸುತ್ತು ಹಾಕಿಸುವುದು, ಏರಿಗೆ ಒಯ್ಯುವುದು, ಇಳಿಸುವುದು, 
ಹಿಂದಕ್ಕೂ ಮುಂದಕ್ಕೂ ಓಡಿಸುವುದು, ಇತ್ಯಾದಿ : (8). 

ಕಾವೆ ತಿರುಗಿಸು» ಕುದುರೆಯನ್ನು ಓಡಿಸಿ, ತಿರುಗಿಸಿ, ಪಳಗಿಸು. 
[+ ಹಿಂ. ಮರಾ. ಕಾವಾ] 


3 


ಕಾವೇರಿ 


ಕಾವೇರಿ (ನಾ). ಒಂದು ನದಿಯ ಹೆಸರು: ಕಾವೇರೀ ಕಸಿನೀ ಶ್ರೀ 
ನದೀಭಿಃ (ಮೈಆರಿ, ೧೯೧೭, ೧೩-೧೩; 550) ; ಕಾವೇರಿಯಿಂದಮಾ 
ಗೋದಾನರಿವರೆಂ (ಕವಿರಾ. ೧-೩೭) ; ಕಾವೇರಿ ಸೋಂಕಿದರ ಪಾಪಮಂ 
ಸೋವೇರಿ ಕಾವೇರಿ ಸಕಲ ಸಸ್ಮಾದಿಯಂ ಕಾನೇರಿ ಹರಿದಳಾ ದೇಶದೊಳು 
ಹರಭಕ್ತಿರೆಸನಂತೆ (ಮಾದರ. ೩೧೮-೧) ; ಪರಿವ ಕಾವೇರಿಯ ಮಧ್ಯೋರ್ನಿ 
ಯೊಳಗೆ ನಿಲ್ಲುತೆ (ಕಂನವಿ. ೭-೯೮). (ಸಂ. ಕಾವೇರೀ) 
ಕಣನೇರಿಕೆ (ನಾ). ೧. ಬಿಸಿ ಹೆಚ್ಚಾಗುವಿಕೆ. ೨. ಉತ್ಸಾಹ ಅಥವಾ 
ಉದ್ವೇಗ ಉಂಟಾಗುವಿಕೆ: ಮಾನಾಕ್ಷಿ ಕಲ್ಯಾಣ, ಕರ್ಣಾರ್ಜುನರ 
ಕಾಳಗಗಳಂಥ ತುಂಬ ಕಾವೇರಿಕೆಯ ಪ್ರಸಂಗಗಳನ್ನು ಕೊನೆಗೆ ಇರಿಸಿ 
ಕೊಳ್ಳುತ್ತಾರೆ (ಯಕ್ಷಟ. ೬೦). ೩, (ಆಲಂ) ಸಿಟ್ಟಾಗುವಿಕೆ. 
[ಕಾನೇರು + - ಇಳೆ] 
ಕಣನೇರು "ಕಾಹೇಜು ' ನೋ. 
ಕಾವೋಜ (ನಾ). ಒಬ್ಬ ಶಿಲ್ಪಿಯ ಹೆಸರು: ವಾಸ್ತುವಿ (ದ್ಶಾ) ಧರಂ 
ಕೌವೋಜನ ಬರಪ (ಇಆ. 7೭111, ೯೩-೪೦ ; 1084). 
[ಕಾವ * ಓಜ (ಆ ಒವರು)) 
ಕಾವ್ಫುಡು (ಕ್ರಿ). ಕಾವ್‌ ಕಾವೆಂದು ಕೂಗು: ಕರಿಕಾಗೆ ಕಾವ್ಲುಡಲು 
ಕೆಂಗಾಗೆ ಗೂಗಿಡುವ ನೋಟ ನಡುಹಗಲೊಳಗೆ ಕಾಣಬಹುದು 
(ಸಖೀಗೀ. ೫೮-೧). [ಕಾನ್‌ + ಕುಡ್ಮು (ಆ ಕೊಡು)] 
ಕಾನ್ಯ (ನಾ). ೧. ರಮಣೀಯವಾದ ಅರ್ಥವನ್ನು ಕೊಡುವ 
ಶಬ್ದಗಳ ಗುಂಪು; ಕಬ್ಬ; ಕವಿತೆ: ಕವಿ ಭಾವ ಕೃತಾನೇಕ ಪ್ರನಿಭಾಗ 
ವಿವಿಕ್ತ ಸೂಕ್ತ ಮಾರ್ಗಂ ಕಾವ್ಮಂ ಸವಿಶೇಷ ಶಬ್ದರಚನಂ ವಿನಿಧಾರ್ಥ 
ವೃಕ್ತಿವರ್ಶಿತಾಲಂಕಾರಂ (ಕವಿರಾ. ೧-೨೨); ಇರೆ ಶಬ್ದಾರ್ಥಂಗಳ್‌ 
ತತ್ರರತೆಯಿನದು ಕಾವ್ಯಂ (ಕಾವ್ಯಾವ. ೪೩೦); ಈ ಕಾವ್ಕಮಂ ಪೇಟ್ವ 
ಕೇಳ್ವರೊಳೆಜ್ಞಾನಭರಂ ಕಿಡಲ್ಬುಖಭರೆಂ ಕೈಕೊಳ್ಳುವಾತ್ಯಂತಿಕಂ (ಜಗವಿ. 
೧೮-೧೧೨); ಕಾವ್ಯಮಿದು ಭುವನದೊಳ್‌- ಸಕಲ ಜನದಿಂದ ಸುಶ್ರಾವ್ಯ 
ಮಪ್ಪಂತೆ (ಜೈ ವಿಭಾ. ೧-೪). ಪಿ ಶುಕ್ರ: ಕಾವ್ಯನು ಕೇಂದ್ರತುಂಗದಿ 
ಧರಣಿಸುತ ಮೃಗನವೇಜಕಿ ನಿಂದಿರೆ... ಪುತ್ರೋದಯಗಳಾದುವು ಭೂಪ 
ದಶರಥಗೆ (ಕಾಶಿರಾ. ೧-೬೬). ೩. ಕಾವ್ಯಕರ್ತ; ಕವಿ (?) : ಪಂಡಿ 
ತಯ್ಯನು ನಿಮ್ಮ ಮೋಹದ ಪಂಡಿತಂ ಶಿವಯೆಮ್ಮ ಸಿರಿಪತಿ ಪಂಡಿತಯ್ಯನು 
ನಿಮ್ಮ ಕಾವೈ[ಪಾಠಾಂ, ಬ್ಯ]ನು (ಬಸಪು. ೯-೪೩). (ಸಂ.] 
ಕಾವ್ಯಕಂಜಾಸನ (ನಾ). ಕಾವ್ಯಸೃಷ್ಟಿಯಲ್ಲಿ ಬ್ರಹ್ಮನಂತಿರುವವನು; 
ಕವಿಶ್ರೀಷ್ಠ : ಭನ್ಮಚಿಂತಾಮಣಿ ಸಕಲಕಳಾಕೋವಿದಂ ಕಾವ್ಶಕಂಜಾಸನ 
ನೆನ್ನಾನನ್ನದಿನ್ಹಂ ಪೊಗಳೆ (ಎಕ. 11, ೯-೩೬; 4100). 
[ಕಾವ್ಯ * ಕಂಜಾಸನ] 
ಕಾನ್ಕಕರ್ತಾರ (ನಾ). ಕಾವ್ಯವನ್ನು ರಚಿಸುವವನು; ಕವಿ: 
“ಕಾವ್ಮಕರ್ತಾರೆನೆನೆ ಕನಿಯೆನಿಕ್ಕುಂ? (ಮಂಗರಾ. ೧೦೬-೧೬). 
[ಕಾವ್ಯ + ಕರ್ತಾರ] 
ಕಾವ್ಯಕರ್ತೃ (ನಾ). - ಕಾವ್ಯಕರ್ತಾರೆ: (ಕ). [ಕಾವ್ಯ ಕರ್ತೃ] 
ಕಾವ್ಯಕೃತಿ (ನಾ). ಕಾವ್ಯರಚನೆ; ಕಾವ್ಯಗ್ರಂಥ: ಪ್ರಕೃತಿಯಂತೆ 
ಪ್ರತಿಕೃತಿಮಾಡುವ ಕಲೆಯ ಸಂಸ್ಕೃತಿಯಿಂದ ಕಾವ್ಯಕೃತಿಯಾಗುವದು. 
ಪ್ರಕೃತಿಯ ಪ್ರತಿಕೃತಿ ಕಾವ್ಶಕೃತಿ (ಸಾಹಿವಿ. ೨೯). [ಕಾವ್ಯ * ಕೃತಿ] 
ಕಾನ್ಯಗಾಯನ (ನಾ). ಕಾವ್ಯವನ್ನು ಹಾಡುವುದು, ರಾಗ 
ಬದ್ಧವಾಗಿ ಹೇಳುವುದು : ಟಳಕರಿರುವಾಗ ಕಾವ್ಯಗಾಯನದ ಪರಂಪರೆ 
ಇನ್ನೂ ಆರಂಭವಾಗಿದ್ದಿಲ್ಲ (ಸ್ಕೃತಿಟ. ೨೮). [ಕಾವ್ಯ * ಗಾಯನ] 
ಕಾವ್ಯಜ್ಞ (ನಾ). ಕಾವ್ಯವನ್ನು ತಿಳಿದವನು: ಶಾಸ್ತ್ರಜ್ಞನಖಿಲ 
ತರ್ಕಜ್ಞಂ ಕಾವ್ಯಜ್ಞಂ ದೈವಜ್ಞಂ (ಶಾಸಪ. ೯೨). [ಸಂ.) 


೧೭೭೬ 


20 


40 


ಕಾವ್ಯಲಿಂಗ 


ಕಾವ್ಯನಾಮ (ನಾ). ಕವಿ ಕಾವ್ಯರಚಿಸುವಾಗ ಇಟ್ಟುಕೊಳ್ಳುವ 
ಹೆಸರು: “ಕಾವ್ಯಾನಂದ? ಎಂಬುದು ಕರ್ತೃ ಪುರಾಣಿಕ ಸಿದ್ಧಯ್ಯನವರ 
ಕಾವ್ಮ್ನನಾಮ (ಗ್ರಂಥಾಲ. ೫೬). [ಕಾವ್ಯ + ನಾಮ) 
ಕಾವ್ಯಪ್ರಜ್ಞೆ (ನಾ). ಕಾವ್ಯದ ವಿಷಯದಲ್ಲಿ ವಿಶೇಷವಾದ ತಿಳಿವಳಿಕೆ, 
— ಪ್ರಜ್ಞೆ: ಕನಕದಾಸರಲ್ಲಿ ಉಳಿದ ದಾಸರಿಂದ ಭಿನ್ನವಾದ ಕಾನ್ಶ ಪ್ರಜ್ಞೆ 
ಇದೆ ಎಂಬ ಸಂಗತಿ ಅವರ ಕೃತಿಗಳನ್ನು ಪರಿಶೀಲಿಸಿದರೆ ಸ್ಪಷ್ಟವಾಗುತ್ತದೆ 
(ಪರಿಶೀ. ೧೦೧). [ಕಾವ್ಶ * ಪ್ರಜ್ಞೆ] 
ಕಾನ್ಯಪ್ರಯೋಗ (ನಾ). ೧. ಕಾವ್ಯರಚನೆ. ೨. ಕಾವ್ಯದ 
ಉಕ್ತಿಗಳನ್ನು ಪ್ರಯೋಗಿಸುವುದು, --ಉದಾಹರಿಸುವುದು. ೧,೨: 
ಚದುರರ್‌ ನಿಜದಿಂ ಕುಜಿತೋದದೆಯುಂ ಕಾವ್ಯಪ್ರಯೋಗ ಪರಿಣತ 
ಮತಿಗಳ್‌ (ಕವಿರಾ. ೧-೩೮). [ಕಾವ್ಯ * ಪ್ರಯೋಗ] 
ಕಾವ್ಯಪ್ರವೀಣ (ನಾ). ಕಾವ್ಯರಚನೆಯಲ್ಲಿ ನಿಪುಣ: ದಿವಸೇಂದ್ರಂ 
ಕನ್ನೆಯೊಳ್‌ ಕೂಡಿರೆ ಲಿಪಿಗಣಿತಾಲೇಖ್ಯ ಕಾವ್ಯಪ್ರವೀಣಂ ... ಆಕ್ಕುಂ 
(ಜಾತತಿ. ೧೭-೧೬). [ಕಾವ್ಯ + ಪ್ರವೀಣ] 
ಕಾವ್ಯಬಂಧ (ನಾ). ಕಾವ್ಯದ ರಚನೆ, ಶಯ್ಯೆ : ಬೆರಸಿಕೆ ಸಮಾಸ 
ದೊಳ್‌ ಬಂಧುರಮಾಗದು ಕಾವ್ಯಬಂಧಮೆಂದುಂ ಕೃತಿಯೊಳ್‌ ದೊರೆ 
ಕೊಳ್ತ ಪದವಿಶೇಷ್ಕಾಂತರಂ (ಕವಿರಾ. ೨-೯೦). [ಕಾವ್ಯ + ಬಂಧ) 
ಕಾವ್ಯಮಯ (ಗು). ಕಾವ್ಯಪ್ರಚುರವಾದ; ಕಾವ್ಯಗುಣಗಳಿಂದ 
ಕೂಡಿದ: ಕಾನ್ಮಮಯವಾದ ಇಂಥ ಪದ್ಮಗಳನ್ನು ಪ್ರತಿಯೊಬ್ಬ ಕನ್ನಡಿ 
ಗನೂ ಓದಿ ಅನಂದ ಪಡೆಯಬೇಕು (ಶಮವಾಂ. ೧೨೮). ([ಸಂ.] 
ಕಾವ್ಯಮಲ (ನಾ). ಕಾವ್ಯದೋಷ ; ಕಾವ್ಯದಪದ, ವಾಕ್ಯ, ಅರ್ಥ 
ಮೊದಲಾದುವುಗಳಲ್ಲಿಯ ದೋಷ. "ಕಾವ್ಯಮಲವ್ಯಾವೃತ್ತಿ? 
ಪರಾ. [ಕಾವ್ಯ * ಮಲ್ಯ) 
ಕಾವ್ಯಮಲವ್ಯಾವೃತ್ತಿ (ನಾ). ಕಾವ್ಯದೋಷಗಳ ನಿವಾರಣೆ: ಇದು 
ಕಾವ್ಯಮಲವ್ಮಾವೃತ್ತಿಯೊಳ್‌ ವಾಕ್ಕವಾಕ್ಕಾರ್ಥ ದೋಷಾನುಕೀರ್ತನ 
ಪ್ರಕರಣಂ ದ್ವಿತೀಯಂ (ಕಾವ್ಯಾವ. ೪೯೪). [ಕಾವ್ಯಮಲ + ವ್ಯಾವೃತ್ತಿ] 
ಕಾವ್ಯಮರ್ಮ (ನಾ). ಕಾವ್ಯದ ರಹಸ್ಯ, ತಿರುಳು: ಸುಕವಿಯೆ 
ಬಲ್ಲನು ಮಿಕ್ಕವರರಿಯರು ಸುಕವಿಯ ಕಾವ್ಕಮರ್ಮವನು (ಇಂಚಾಪ. 
೬೭-೨೫). [ಕಾವ್ಯ + ಮರ್ಮ] 
ಕಾವ್ಯಮಾಮಾಂಸೆ (ನಾ). ಕಾವ್ಯದ ವಿಷಯದಲ್ಲಿ ವಿಚಾರ, 
— ಜಿಜ್ಞಾಸೆ; ಸ್ವರೂಪಲಕ್ರಣಾದಿಗಳನ್ನು ವಿವರಿಸುವ ಶಾಸ್ತ್ರ : 
ಕಾವ್ಯದ ತಿರುಳನ್ನೂ, ಅದರ ನಿರ್ಮಾಣ ಕ್ರಮವೇ ಮೊದಲಾದುವನ್ನೂ 
ನಿರೂಪಿಸುವ ಕಾವ್ಯಮಾಮಾಂಸೆ (70600) ಎಲ್ಲ ಲಲಿತಕಲೆಗಳಿಗೂ 
ಸಮಾನೆ ವಿಷಯವಾಗಿರುವುದು (ಭಾರಮಾ. ೮). [ಕಾವ್ಯ + ಮಾಮಾಂಸೆ] 
ಕಾವ್ಯರೇಖೆ (ನಾ). ಕಾವ್ಯದ"ಗುಣ, ಮಟ್ಟ: ನಿಕಸಮಿಟ್ಟು 
ಪರೀಕ್ಷಿಸಿ. . . ಬುಧರಿರ್ದು ನೋಟ್ಟುದು ಪುರಾತನ ನೂತನ ಕಾವ್ಯ 
ಕೇಖೆಯಂ (ಗದಾಯು. ೧-೪೭). [ಕಾನ್ಯ + ರೇಖೆ]. 
ಕಾವ್ಯಲಿಂಗ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು: 
ವರ ಸಮರ್ಥನೀಯಾರ್ಥಕ್ಕೆ ಸಮರ್ಥನವು ಬೆರೆಯಳ್ಳೆ ಕಾವ್ಯಲಿಂಗವು 
(ಕುವಲ. ೧೧೪-೬೦) ; “ಸಹೃದಯರು ಒಪ್ಪುವ ಕಾರಣವನ್ನು ಕೊಟ್ಟು 
ಸಂದಿಗ್ಭವೋ ಅಸಂಭಾವ್ಯವೋ ಆದ ವಿಷಯವನ್ನು ಸಮರ್ಥಿಸಿದರೆ 
ಕಾವ್ಶಲಿಂಗಾಲಂಕಾರವಾಗುವುದು > ಲಕ್ಷ್ಮ - ಬಾಣಂ ವಲ್ಲಭನಕ್ಕು 
ಮೆಂದು ಪಡೆದಾ ವಾಗ್ದೇನಿಗಬ್ಬೋದೈವಂ ಜಾಣಿಂ ಬಾಣಿಯೆನಿಪ್ಪದೊಂದು 
ಪೆಸರಂ ಮುನ್ನಿತ್ತನೆಂದಂದು ಪೋ ಮಾಣಿನ್ನನ್ಮಕವಿಸ್ತು ತಿವ್ಯಸನಮಂ 
ವಾಗ್ದಾತಚಾತುರ್ಯಗೀರ್ವಾಣಂ ತಾನೆನೆ ಸಂದ ಬಾಣನೆ ವಲಂ ವಂದ್ಕಂ 
ಪೆಜರ್‌ ವಂದ್ಯರೇ (ಕೈಪಿಡಿ. ೨೮೪). (ಸಂ. 


ಕಾವ್ಯವಸ್ತು ೧೭೭೭ ಕಾಶಿ 


ಕಾವ್ಯವಸ್ತು (ನಾ). ಕಾವ್ಯದಲ್ಲಿ ವರ್ಣಿಸಲ್ಪಡುವ ವಿಷಯ: 
ಆಧುನಿಕ ಕಾವ್ಯವಸ್ತುಗಳು ಕನ್ನಡದಲ್ಲಿ ಬಂದವು (ನವ್ಯಕಾ. ೨೪). 
[ಕಾವ್ಯ + ವಸ್ತು) 
ಕಾವ್ಯವಾಚನ (ನಾ). ಕಾವ್ಯವನ್ನು ಓದುವುದು: ಈ ದಿನ ಸಾಹಿತ್ಯ 
ಪರಿಸತ್ತಿನಲ್ಲಿ ಕಾವ್ಯವಾಚನ ನಡೆಯುತ್ತದೆ (ರೂಢಿ). 
[ಕಾವ್ಯ * ವಾಚನ] 
ಕಾವ್ಯವಿದ (ನಾ). ಎ ಕಾವ್ಯಜ್ಞ : ರೆಸವತ್ಯಾವ್ಮವಿದರ್‌ ಪುರಾತನ 
ಕೊಳಾದಂ[ಪಾಠಾಂ, ದೆೊಳಾರಂ] ಪೂಣೈಯಿಂ ಪೇಟ್ಡು ಜೋಯಿಸಗಬ್ಬಂ 
ಗಳನೆಯ್ದೆ ರಂಜಿಸದರಾರ್‌ (ಜಾತತಿ. ೨೪-೪೧). [ಸಂ. ಕಾವ್ಮವಿದ್‌) 
ಕಾವ್ಯಸತ್ತೆ (ನಾ). ಕಾವ್ಯದ ಆಧಿಪತ್ಯ; ಪ್ರಭುತ್ವ: ನಮ್ಮೀ 
ಚತುರ್ಮುಖ ಜಗತ್‌ ಕರ್ತೃ ತಾಂ ತನ್ನಲೀಲೆಯ ಕಾವ್ಮಸತ್ತೆಯ 
ಬೃಹತ್‌ ಕೃತಿಗಳಂ ಸೃಷ್ಟಿಸೆ ವಸುಂಧರೆಯೊಳಂತೆಯೇ ಕವೀಂದ್ರರ್ಕಳಂ 
ಪುಟ್ಟಿ ಪನ್‌ (ಶ್ರೀರಾಮಾ. ೩-೬೦). [ಕಾವ್ಯ * ಸತ್ತೆ] 


ಕಾವ್ಯಸಮಯ (ನಾ). - ಕವಿಸಮಯ: ಅವುದಶೇಷರೋಕ ವಿಷಯ | 


ಸ್ಥಿತಿಯಲ್ತಖಳಾಗಮಾರ್ಥಮುಂ ಭಾವಿಫೊ ಸಲ್ಲು ಸತ್ಯವಿ ಪರಂಪರೆಯಿಂ 
ಪರಿಗೀತಮಾಗಿ ನಿಷ್ಕೇವಳಮಾದ ರೂಢಿವಶದಿಂ ಸಲೆ ಸಲ್ಪುದಿದಲ್ಲಿ ... 
ಕಾವ್ಯಸಮಯಂ (ಕಾವ್ಯಾವ. ೮೪೪). [ಕಾವ್ಯ * ಸಮಯ] 


ಕಾವ್ಯಸಮಾಧಿ (ನಾ). ಕವಿತ್ವದ ಮೂಲಕ ಪಡೆಯುವ ತನ್ಮಯತೆ : | 


ಕಾವ್ಯ ಸಮಾಧಿಯಿಂ ಪರಂಜ್ಯೋತಿ ಮುಕುಂದನೆನ್ನ ಬಗೆಯೊಳ್‌ ನಿಲಿ 
(ಜಗವಿ. ೧-೧೭); ಕಾವ್ಯ ಸಮಾಧಿಯ ಧ್ಯಾನ- ಧಾರಣೆಗಳನ್ನೊಳಗೊಂಡ 
ದರ್ಶನವು ಕಾನ್ಮಯೋಗವೆನಿಸುವುದು (ಸಾಹಿವಿ. ೧). 
[ಕಾವ್ಯ + ಸಮಾಧಿ] 
ಕಾವ್ಯಸ್ತವ (ನಾ). ಕಾವ್ಯವನ್ನು ಹೊಗಳುವಿಕೆ; ಕಾವ್ಯದ ಶ್ಲಾಘನೆ : 
ಮಿಡುಕದು ಖಳರಸನೆ ಸುಕವಿ ಕಾವೃಸ್ತವ (ಪಾಠಾಂ. ಸ್ಥಳ]ದೊಳ್‌ 
(ರಾಜಶೇ. ೧-೪೧). [ಕಾವ್ಶ * ಸ್ತವ) 
ಕುವ್ಯಾಂಗ (ನಾ). ೧. ಕಾವ್ಯದ ಅವಯವ ಅಥವಾ ಭಾಗ: ರೆಸಂಗಳ್‌ 
ಸಸ ಕಾವ್ಯಾಂಗಕೆ ಸತ್ಕ್ರಿ,ಶ_ಯಾರೂಪಂಗಳು (ಕಾವ್ಯಾವ. ೭೯೩). 
೨. ಕಾವ್ಯರಚನೆಗೆ ಅನುಕೂಲವಾದ ಸಾಧನ, --ಉಪಕರಣ; 
ಕಾವ್ಯಸಾಮಗ್ರಿ : ಕವಿಯು... ತನ್ನ ಎಲ್ಲ ಜ್ಞಾನವನ್ನೂ ಕಾವ್ಯಾಂಗ 
ವನ್ನಾಗಿ ಮಾಡಬೇಕಾದುದರಿಂದ ಆತನ ಹೊಣೆಗಾರಿಕೆಯು ಗುರುತರ 
ವಾದುದು (ಭಾರದ. ೪೪೪). [ಕಾವ್ಯ 4 ಅಂಗೈ) 
ಕಾನ್ಯಾಂತರಾಳ (ನಾ). ಕಾವ್ಯದ ಅಂತರಾಳ, ತಿರುಳು: ಹಲ 
ವೋದುಗರಾದ ಕನ್ನಡರಸಿಕರು ಕಾವ್ಕಾಂತರಾಳವನ್ನು ಅರ್ಥವಿಸಿಕೊಳ್ಳಲು 
(ಕಾಲೂರ. ೬ ಹರಕೆ), [ಕಾವ್ಯ * ಅಂತರಾಳ (ಐ ಆಂತರಾಲ)] 
ಕಾವ್ಯಾನಂದ (ನಾ). ಕಾವ್ಯದಿಂದ ದೊರೆಯುವ ಆನಂದ: ಕಾವ್ಯಾ 
ನಂದವು ಬರಿಯ ದೇವಸದೃಶ ವಿರಾಮ ಲೀಲೆಯಲ್ಲ (ನವ್ಯಕಾ. ೧೧೨). 
[ಕಾವ್ಯ * ಆನಂದ] 
ಕಾವ್ಯಾನುಭವ (ನಾ). ಕಾವೃದ ಅನುಭವ; ಕಾವ್ಯವನ್ನು 
ಓದಿಕೊಳ್ಳುವುದರಿಂದ ಪಡೆದುಕೊಳ್ಳುವ ರಸಾನುಭವ : ಇವು 
ಕಾವ್ಶದ ಆಷ್ಟಾಂಗಗಳು. ಇವುಗಳಲ್ಲಿ ಯಾವುದೊಂದನ್ನೇ ಎತ್ತಿ ಹಿಡಿ 
ಯಲು ಬರುವಂತಿದೆ. ಆದರೆ ಹಾಗೆ ಮಾಡಿದರೆ ಕಾವ್ಯಾನುಭವವನ್ನು 
ಪೂರ್ಣವಾಗಿ ಪಡೆದೆಂತಾಗಲಿಲ್ಲ (ನವ್ಯಕಾ. ೭೫). [ಕಾವ್ಯ ಅನುಭವ] 
ಕಾವ್ಯಾಭಾಸ (ನಾ). ಕಾವ್ಯದ ಅಣಕ ; ಕಾವ್ಯವಾಗಿರದೆ ಕಾವ್ಯದ 
ವೇಷವನ್ನು ತೊಟ್ಟ ರಚನೆ: ಅನುಭಾವ ಆನಂದ ಸಮರಸಭಕ್ತಿಯಿಂ 
ದುಂಟಾದದ್ದೇ ಕಾವ್ಯ ; ಉಳಿದದ್ದು ಕಾವ್ಯಾಭಾಸ (ಸಾಹಿವಿ. ೧೨). 
[ಕಾವ್ಯ + ಆಭಾಸ) 


0 


25 


ಕಾವ್ಯಾರ್ಥಾಪತ್ತಿ (ನಾ). [ಕಾವ್ಯಮಾ] ಒಂದು ಅರ್ಥಾಲಂಕಾರ : 
ಒಂದು ಕಾರಣದಿಂ ಪಿರಿದಾದ ಕಜ್ಜಮಪ್ಪುದೆಂಬುದಂ ಪೇಟ್ತು ಕಿಆಿದಾದ 
ಕಜ್ಜನುಪ್ಪುದಂ ಪೇಟ್ವುದೇನೆಂಬ ಕೈಮುತಿಕನ್ಮಾಯದಿಂ ಪೇಟ್‌ಯದು 
ಕಾವ್ಕಾರ್ಥಾಪತ್ತಿ ಯೆನಿಪುದು. ಎಂತೆನೆ - ಸೆಣಸಿ ಮಹಿಶೂರಭಟರೊಳ್‌ 
ಫೊಣರ್ದಟದರ್‌ ಪೊಲಬುಗೆಟ್ಟು ಮಾಯಿವಂರಾಟಿ೦೯ ಮಣಿದರ್ಮೊಗ 
ಲರುಮೆನೆಯಿಂ ಬಣಗುಗಳೀ ಕೆಳದಿಮಧುರೆದೊರೆಗಳ ಪಾಡೇಂ 
(ಅಪ್ರತಿ. ೧೦೩-೫೮). [ಕಾವ್ಯ 4+ ಅರ್ಥಾಪತ್ತಿ) 

ಕಾವ್ಯಾಲಂಕೃತಿ (ನಾ). ಕಾವ್ಯದಲ್ಲಿ ಬರುವ ಅಲಂಕಾರ: (ಕ). 

[ಕಾವ್ಯ * ಅಲಂಕೃತಿ] 

ಕಾವ್ಯಾನಲೋಕ (ನಾ). - ಕಾವ್ಯಾವಲೋಕನ ೨: ಕರ್ಣಾಟಕದಿಂ 

ಕಾವ್ಯಾವಲೋಕಮಂ ವಿರಚಿಸುವೆಂ (ಕಾವ್ಯಾವ. ೩). 
[ಕಾವ್ಯ + ಅನಲೋಕ] 

ಕಾವ್ಯಾವಲೋಕನ (ನಾ). ೧. ಕಾವ್ಯದ ಪರಿಶೀಲನೆ, ವಿಮರ್ಶೆ. 
೨. ಕಾವ್ಯದ ಗುಣ, ರೀತಿ, ಅಲಂಕಾರ, ಕವಿಸಮಯಾದಿಗಳನ್ನು 
ಕುರಿತು ನಾಗವರ್ಮನು ಬರೆದ ಒಂದು ಗ್ರಂಥದ ಹೆಸರು: ಶ್ರೀ 
ನಾಗವರ್ಮ ಪ್ರಣೀತಮಪ್ಪ ಕಾವ್ಕಾನಲೋಕನದೊಳ್‌ (ಕಾ ವ್ಯ ವ. 
೪೨೬ ವ). [ಕಾನ್ಶ * ಅವಲೋಕನ] 

ಕಾವ್ವರಿ "ಕವ್ವರೆ' ನೋ. 

ಕಾಶ (ನಾ). ೧. ಕಾಂತಿ; ಪ್ರಕಾಶ. ೨. ಬಿಳಿ ಹೊ ಬಿಡುವ ಒಂದು 
ಬಗೆಯ ಹುಲ್ಲು; ಕಾಚಿಹುಲ್ಲು; ಜೊಂಡುಹುಲ್ಲು: “ಕಾಳುಗಬ್ಬೀ 
ಹೀಕೆ ಕಾಶಮಕ್ಕು? (ಮಂಗರಾ. ೩೪-೯) ; ಪದೆದೆಳಸಿತ್ತಾರಯ್ದು ನೋಡ 
ದಂತಸ್ಸಾರತೆಯಂ ಕಾಶ ಕಣಿಶಮಂ ಶುಕಶಾಬಂ (ಪಂರಾಮಾ. ೭-೧೬೯) ; 
ಕಾಶಂಗಳೆಂಬ ತೃಣವಿಶೇಷಂಗಳಿಂ (ಸೌಗಂಧಿ. ೪೩೨-೨೧) ; ಕಚ್ಛಲಂ - 
ಕಾಶ, ದರ್ಭೆ? (ಓಷಧಿ. ೨೧). ೩, ಕಾಚಿಹುಲ್ಲಿನ ಹೊವು. [ಸಂ.] 

ಕಾಶಕಬ್ಬು "ಕಾಶಗಬ್ಬು' ನೋ. 

ಕಾಶಗಬ್ಬು, ಕಾಶಕಬ್ಬು (ನಾ). - ಕಾಶ ೨: *ಇಕು, ಶರಾ- ಕಾಶ 
ಗಬ್ಬು, ಕುಸುಮ” (ಓನಧಿ. ೧೬). ಕಾಶಕಬ್ಬು: “ಇಕ್ಷಾರಃ -- 
ಕೊಳವಳಿಕೆ, ಕಾಶಕಬ್ಬು, ನಾಳಲು» (ಓಷಧಿ. ೧೩). 

(ಕಾಶ ಕಬ್ಬು (ಆ ಕರ್ವ)) 

ಕಾಶವರ್ಗ (ನಾ). ಹುಲ್ಲುಗಾರರು : ಕರಿ ಹುಡುಗ ಕೊಡಮೊಗೆ ತಿಂಮ 
ದೊಡ ಚೆಂನ ಸಹಾ ಮೂವರಿಂದ ಸಲುನ ಕಾಶವರ್ಗದ ತೆರುಯೀ ಆರು 
ಮಂದಿಗೂ ಹರುಗೋಲತ್ತೆರು ಸಹಾ ಬಿಟಧೆವೇ (ಎಕ. ೪11, ಶಿವನೊ. 
೩-೨೮; 1671). [ಕಾಶ 4+ ವರ್ಗ] 

ಕಾಶಳ (ನಾ). ಕಂಚಿನ ತಾಳ: ಚಂದ್ರಾದಿತ್ಮರಂ ಕಾಶಳಂ ಮಾಡುವರುಂ 
ನಶ್ಚತ್ರಮಾಲೆಯಂ ಸಾಲೆ ಮೆಡಿವರುಂ ಸಿಡಿಲ ಪೊಡೆಸೆಂಡು ತೊಡೆವರುಂ 
(ಎಕ. ೫, ಬಾಗೆಪ. ೩೫-೩ ; 1250). [< ಸಂ. ಕಾಂಸ್ಕೃತಾಲ] 

ಕಾಶಾಂಬರ (ನಾ). - ಕಾಶಾಕರ್ಪಟಿ: ಧುರದೊಳು ಬೊಂಮಸ್ರಿಪಾಳಕಂ 
ಮುಳಿಸಿನಿಂ ಖಳ್ಗಳ್ಕೆ ಕೈ ನೀಡೆ ನಿರ್ಬರದಿಂ ಶಾತ್ರವಮಂಡಳೇಶ 
ನಿವಹಕ್ಕಾಭೀಳ ಕಾಳಾಲಯಂ ಶರಣಾಶಾಂಬರವಂಬರಂ ಜಳದಿ ಲಿಂಗಾ 
ಲಿಂಗನಂ ಸದ್ದು ಹಾಂತರವಾಸಂ ಜಡೆ ದಂಡುಮಂಡಿತಶಿರೆಂ ಕಾಶಾಂಬರಂ 
ಖರ್ಪ್ಪರ (ಕಇ. 1೪, ೧-೪೦ ; 12041. [« ಸಂ. ಕಾಷಾಯಾಂಬರ] 

ಕಾಶಾಕರ್ಪಟ (ನಾ). ಕಾವಿಬಟ್ಟಿ; ಕೌಪೀನಕ್ಕಾಗಿ ಬಳಸುವ 
ತುಂಡು ಬಟ್ಟಿ : ಕಾಶಾಕರ್ಪಟಿ, ಕಾಸಿಗಪ್ಪಡ, ಕಸೆಗಪ್ಪಡ (ಶಮದ ೨೯೩ 
ಪ್ರಯೋ). [< ಸಂ. ಕಾಪಸಾಯಕರ್ಪಟ] 

ಕಾಶಿ, (ಗು). ೧. ಹೊಳೆಯುವ ; ಪ್ರಕಾಶಿಸುವ. ೨. ಕಾಣುವ; 
ತೋರುವ. (ಸಂ. ಕಾಶಿನ್‌] 


ಕಾಶ್ಮಿ 


ಕಾಶ್ಲಿ (ನಾ). ಗಂಗಾತೀರದಲ್ಲಿರುವ ಒಂದು ಪ್ರಸಿದ್ಧ ತೀರ್ಥ; 
ವಾರಣಾಶಿ: ಶ್ರೀ ಮಹಾಕಾಶಿಯೊಳು ತತ್ಪುರಧಾಮ ವಿಶ್ವೇಶ್ವರಂ 
(ಬಸಪು. ೫೩-೫೬); ಕಾಶಿಗೆ ಹೋದರೂ ಶನೀಶ್ವರ ಬಿಡದು (ಗಾದೆ). [ಸಂ.) 
ಕಾಶ್ಮಿ "ಕಾಸ್ಕೆ'. ನೋ. 
ಕಾಶಿಕಾಗದ (ನಾ). ಉತ್ತಮವಾದ ಒಂದು ಬಗೆಯ ಬಿಳಿ ಕಾಗದ : 
(ಕಿ). [ಕಾಶಿ, + ಕಾಗದ] 
ಕಾಶಿಕುಪ್ಪೆ (ನಾ). ೧. ಕಾಶಿಯಿಂದ ಗಂಗಾಜಲವನ್ನು ತುಂಬಿ 
ತರುವುದಕ್ಕಾಗಿ ಬಳಸುವ ಪಾತ್ರೆ, ಗಿಂಡಿ: (8). 
[ಕಾಶ್ಮಿ *- ಕುಪ್ಪೆ. / ತಮಿ. ಕಾಶಿಕ್ಕುಪ್ರೆ] 
ಕಾಶಿಕೆ (ನಾ). ಮೊಲ್ಲೆ ಹೂವಿನಲ್ಲಿ ಒಂದು ಬಗೆ: “ಕಾಶಿಕಾ, 
ಮಲ್ಲಿಕಾ - ಈ ೨ ಮಲ್ಲೆ” (ಹಲಾಯು. ೫೩-೧೬೧). (ಸಂ. ಕಾಶಿಕಾ] 
ಕಾಶಿಶಾಲ್ಲಿ (ನಾ). ಕೊರಳ ಸರದಲ್ಲಿ ಪೋಣಿಸಿದ ಒಂದು ಬಗೆಯ 
ತಾಳಿ : (ಕಿ). ([ಕಾಶ್ಮಿ + ತಾಲಿ] 
ಕಾಶಿತಾಲ್ಕಿ (ನಾ). ಎ ಕಾಶಿಕುಪ್ರೆ : (8). .[ಕಾಶ್ಮಿ * ತಾಲ್ಕಿ) 
ಕಾಶಿತುಂಬೆ (ನಾ). ಒಂದು ಬಗೆಯ ತುಂಜೆಯ ಹೊವು: ಗೋಕರ್ಣ 
ದೇವ ಕಣಿಗಲ ಎಕೈೆಹೂ ಕಾಶಿತುಂಬೆ (ಸಿದ್ಧಪು. ೧೮-೯೨). 
[ಕಾಶ್ಲಿ + ತುಂಬೆ] 
ಕಾಶಿದಾರ (ನಾ). ಕಾಶಿ ಕ್ಷೇತ್ರದಲ್ಲಿ ದೊರಕುವ ಪವಿತ್ರದಾರೆ: 
ಅವರು ಕಾಶಿದಾರ ಕಟ್ಟಿಕೊಂಡಿದ್ದಾರೆ (ರೂಢಿ). [ಕಾಶ್ಮಿ * ದಾರ್ಮ) 
ಕಾಶಿನಾಥ (ನಾ). ಕಾಶಿಯ ಒಡೆಯ; ಶಿವ: (8). [ಕಾಶ್ಮಿ * ನಾಥ) 
ಕಾಶಿಪಟ್ಟಿ (ನಾ). ಕಾಶಿಯ ರೇಶ್ಮಿಬಟ್ಟಿ; ಉತ್ತಮವಾದ ರೇಶ್ಮಿ: 
(ಕಿ). .  [ಕಾಶ್ಮಿ * ಪಟ್ಟಿ] 
ಕಾಶಿಬಿಂದು (ನಾ). ಕಣ್ಣುಗುಡ್ಡೆಯ ಹಿಂದಿರುವ ಕಂದು ಬಣ್ಣದ 
ಗುಂಡಾದ ತೆರೆ: ಈ ಕರಿಯ ಗುಡ್ಡನ್ನು ಪಾರದರ್ಶಕ ಪಟಿಲವೆಂದು 
ಕರೆಯುವರು. ಈ ಪಾರದರ್ಶಕ ಪಟಲದ ಹಿಂದೆ ಕಂದುಬಣ್ಣದ 
ಗುಂಡಾದ ತೆರೆಯು ಇರುತ್ತದೆ. ಇದಕ್ಕೆ ಕಾಶಿಬಿಂದು ಎಂದು ಹೆಸರು 
(ನಿಮ್ಮದೃ. ೧೦೫)- [< ಕಾಚ, + ಬಿಂದು] 
ಕಾಶೀಯಾತ್ರೆ (ನಾ). ೧. ಕಾಶಿಕ್ಷೇತ್ರಕ್ಕಾಗಿ ಕೈಕೊಳ್ಳುವ ಯಾತ್ರೆ. 
೨. ಮದುವೆಗೆ ಮುಂಚೆ ಅಳಿಯನಾಗುವ ವರನಿಂದ ಶಾಸ್ತ್ರಕ್ಕಾಗಿ 
ಮಾಡಿಸುವ ಹತ್ತಾರು ಹೆಜ್ಜೆಗಳ ನಡಗೆ : ಕಾಶೀಯಾತ್ರೆ, ಕೈಯಲ್ಲಿ 
ದೊಣ್ಣೆ, ಹತ್‌ ನಿಮ್ಮಪ್ಪನ ಸೊಂಟಿ ಮುರಿಯಾ (ಗಾದೆ). 
ಕಾಶೀಯಾತ್ರಿಗೆಹೋಗು - ದೂರ ಹೊರಟು ಹೋಗು; ಮಾಯ 


ವಾಗು: ಅವೆಲ್ಲಾ ಇದ್ರೇ ನಿನ್ನ ವ್ರತ, ಪೂಜೆ, ಪುನಸ್ಕಾರಗಳು. 
ಅವಿಲ್ಲದಿದ್ದರೆ ಇವೆಲ್ಲಾ ಎಂದೋ ಕಾಶೀಯಾತ್ರೆಗೆ ಹೋಗೋವು 
(ಹೇಮಕೂ. ೫). [ಕಾಶ್ಮಿ * ಯಾತ್ರೆ) 


ಕಾಶೆ "ಉಾಸ್ಕೆ' ನೋ. 

ಕಾಶ್ಕೆ (ನಾ). - ಕಾಶ ೨: ಕುಶೆ ಕಾಶೆಯೆಂಬಿವಜಕೊಳ್‌ (ಲೋ ಕೋ ಪ. 
೫-೨೮). (ಆ ಸಂ, ಕಾಶ] 

ಕಾಶ್ಮರಿ (ನಾ). ೧. ಒಂದು ಬಗೆಯ ಮರ; ಸೀವನ್ನಿ ಮರ; 
ಶೀವನೆಯ ಮರ. ೨. ಕುಂಬಳದ ಬಳ್ಳಿ: “ಕಾಶ್ಮರ, ಮಧು 
ಪರ್ಣಿಕಾ. . . ೭ ಕುಂಬಳಗಿಡದ ಹೆಸರು ? (ಸಿದ್ಧಾಂತಿ, ೧೦೫). 

[ಸೆಂ. ಕಾಶ್ಮರೀ) 

ಕಾಶ್ಮರಿಯ (ನಾ). ಎ ಕಾಶ್ಮರಿ: “ಸೀವನ್ನಿ ಕಾಶ್ಮರಿಯಂ” (ವಸ್ತುಕೋ. 
೩೩-೧). [ಆ ಸಂ. ಕಾಶ್ಮರ್ಯ] 

ಕಾಶ್ಮರ್ಯ (ನಾ). - ಕಾಶ್ಮರಿ: "ಸೀೀವನನ್ನಿ ಕಾಶ್ಮರ್ಯಮಕ್ಕು? 
(ಮಂಗರಾ, ೩೭-೨೦). (Xo. 


೧೭೭೮ ಕಾಶ 


ಶಾ 


35 


45]. 


f 


ಕಾಶ್ಮೀರ (ನಾ). ೧. ಒಂದು ದೇಶದ ಹೆಸರು: ಕಾಶ್ಮೀರ ಬಾಹ್ಲಿಕ 
. ೬ ೬ ಕೇರಳ ಮುಖಾಪಾರ ದೇಶಂಗಳೊಳೆಸೆವ ಜಂಗಮವು ಭಕ್ತಾಳಿ 
(ಬಸಪು. ೬-೧೯) ; ಕಾಶ್ಮೀರಪ್ರಭು ಕಪೋತಶ್ಶೇನ ಪರಾಕು (ಯಾದವ. 
೩-೧ ವ). ೨. ನೆಲದಾವರೆ ಗೆಡ್ಡೆ. ೩. ಕೇಸರಿ; ಕುಂಕುಮಕೇಸರಿ; 
ಕುಂಕುಮದ ಹೂ: ಲಲನಾ ಮುಖೇಂದು ಲಾವಣ್ಮ ಲೀಲೆಯ ಪಡೆವ 
ಬಣ್ಣದಿಂ ಕಂಪಿಂದೇನಲೆದುದೊ ಬಯ್ತುಗದಂತಿರೆ ತಲೆಗೇಜುವ ಕುಸುಮ 
ನಿಚಯಮಂ ಕಾಶ್ಮೀರಂ (ಆದಿಪು, ೧೧-೧೨೮) ; ಕ್ಷೀರದೊಳೆಸೆವಂತಿರೆ 
ಕಾಶ್ಮೀರಮನೊಡಗೂಡಿ ಪೆಪ್ಪನಿಟ್ಟಾ ಮೊಸರಂ ಸೀರೆಯೊಳಗಿ ಕ್ಕಿ 
(ಲೋಕೋಪ. ೮-೫೨). ೪. ಕುಂಕುಮ: ಮಲಯಜ ಕಾಶ್ಮೀರ ರಸದಿಂ 
ಜಿನೇಂದ್ರನನಾರಾಧಿಸಿದಂ (ಪಂಠಾಮಾ. ೧೨-೫); ಜಯಲಕ್ಷ್ಮ್ಮಿಗೆ ತದ್ದಜ 
ವಕ್ಚರಕ್ತ ಕಾಶ್ಮೀರ ವಿಲೇಪಮಂ ನೆಅಪಿ (ಎಕ. ೪, ಹಾಸನ. ೧೧೬-೧೩ ; 
1122); ಸಾರಣೆಗೆಯ್ದ ಮೃಗೋದ್ಭವದಿಂದೆಯ್ದೆ ಕಾರಣೆದೆಗೆದ ಕಾಶ್ಮೀರದೆ 
»* ೬ ಕೇರಿಕೇರಿಗಳು ಕಂಗೆಸೆದವು (ತ್ರಿಭುತಿ. ೫-೮); ಅಮಳ ಕಾಶ್ಮೀರದ 
ಕತ್ತುರಿಯ ನವ ಪಂಕದಿಂ ಭೂವರನಂ ಪಡೆದಿಟ್ಟಿರು (ಹಮಾರ. ೪-೨೪), 


[ಂ.] 


_ಕಾಶ್ಮೀರಜ (ಗು). ೧. ಕಾಶ್ಮೀರದಲ್ಲಿ ಹುಟ್ಟಿದ. (ನಾ). ೨. ಕುಂಕುಮ 


ಕೇಸರಿ. &. ಕುಂಕುಮ: “ಕುಂಕುಮಂ.... ಕಾಶ್ಮೀರಜಂ ಕಾಳೇಯಂ 
ಜಾಸಕಂ- ಈ ೭ ಕುಂಕುಮಂ? (ಹಲಾಯು. ೮೯-೩೮೯) ; *ಕಾಳೇಯ 
ಮೆನಲು ಕಾಶ್ಮೀರೆಜಂ (ಮಂಗರಾ.೯೯-೨೨). [ಸಂ.] 
ಕಾಶ್ಮೀರಜಳ (ನಾ). ಕುಂಕುಮ ಬೆರಸಿದ ನೀರು; ಕುಂಕುಮ ದ್ರವ: 
ಅರ್ಚಿಸಿದನೊ ಬಳರಿಪು ಕಾಶ್ಮೀರಜಳದಿನಂಗಜರಿಪುವಂ (ಮಲ್ಲಿಪು. 
೧೨-೧೬೭). [ಕಾಶ್ಮೀರ + ಜಳ (ಎ ಜಲ)] 
ಕಾಶ್ಮೀರಭೂನಿ (ನಾ). ಕುಂಕುಮ ಬಣ್ಣದ ಹೊಲ; ಕೆಮ್ಮಣ್ಣಿನ 
ಭೂಮಿ: ತಿಪ್ಪೆಸುಂಕಗಾಣದಲಿ ಕಾಶ್ಮೀರಭೂಮಿ ಮತ್ತ ಇದಿನಿಸುವಂ 
ನಿರ್ವ್ವಾಣಿದೇವರ್ಗ್ಗೆ ಧಾರಾಪೂರ್ವಕಂ ಮಾಡಿಕೊಟ್ಟ ಧರ್ಮ (ಸೌಇಇ. 
120-1, ೨೩೫-೧೬ ; 1130). (ಕಾಶ್ಮೀರ + ಭೂಮಿ] 
ಕಾಶ್ಮೀರರಾಗ (ನಾ). ಕುಂಕುಮದ ಬಣ್ಣ ; ಕುಂಕುಮದ ಲೇಪ: 
ಪೂಸಿದ ಕಾಶ್ಮೀರರಾಗಮುಂ ಉಟ್ಟಿ ಕೌಸುಂಭಾಂಬರರುಚಿಯುಂ ತೊಟ್ಟ 
ಪದ್ಮರಾಗಾಭರಣ ಕಿರಣಂಗಳುಂ ಸಂಕ್ರಮಿಸಿದಂತೆ (ಆದಿಪು. ೧೨-೧ ವ); 
ಶತಮುಖ ಶ್ರೀವಕ್ವ್ರ ಕಾಶ್ಮೀರರಾಗಮಿದೆಂಬೇಲಕ್ಕಿಯನಾಂತು ರಕ್ತ 
ರುಚಿಯಿಂ ಚೆಲ್ಹಾಯ್ತು ಚಂದ್ರೋದಯಂ (ಪುಷ್ಪಪು. ೪-೧೦೪). 
[ಕಾಶ್ಮೀರ * ರಾಗ) 
ಕಾಶ್ಮೀರಶೈವ (ನಾ). ಶೈವಮತದ ಎಂಟು ಪ್ರಭೇದಗಳಲ್ಲಿ ಒಂದು; 
ಶೈವಮತದಲ್ಲಿ ನಾವು ಎಂಟು ಪ್ರಭೇದಗಳನ್ನು ಕಾಣಬಹುದು. 
೧) ದ್ವೈತ ಪಾಶುಪತ. ೨) ದೈಕೃತ ಶೈವಸಿದ್ಧಾಂತ. ೩) ದ್ವೈತಾ ದ್ವೈತ 
ಲಕುಲೀಶ ಪಾಶುಪತ . . . ೮) ಕಾಶ್ಮೀರಶೈವ (ಭಾರದ. ೨೧೦). 
[ಕಾಶ್ಮೀರ + ಶೈವ) 
ಕಾಶ್ಮೀರಿ (ಗು). ೧. ಕಾಶ್ಮೀರದಲ್ಲಿ ಹುಟ್ಟಿದ ತಯಾರಾದ. 
"ಕಾಶ್ಮೀರಿಶಾಲು? ಪರಾ. (ನಾ). ೨. ಕಾಶ್ಮೀರದ ಭಾಷೆ. 
[ಸಂ. ಕಾಶ್ಮೀರೀ] 
ಕಾಶ್ಮೀರಿಶಾಲು (ನಾ). ಕಾಶ್ಮೀರದಲ್ಲಿ ತಯಾರಾದ ಶಾಲು : ನಿಮ್ಮ 
ಬದುಕು ಕಾಶ್ಮೀರಿಶಾಲು, ಅದು ಅಲ್ಲ ತೇಪೆ ಕವುದೆ (ಹೃದಸ. ೭೪-೧೦). 
[ಕಾಶ್ಮೀರಿ * ಶಾಲು] 
ಕಾಶ್ಯ (ನಾ). ತೇಜ; ಪ್ರಕಾಶ: ತೇಜೋವಾಚಕಮಪ್ಪ ಕಾಶ್ಶಮಂ 
ಕಾಶ್ಯಪನಂ, ಕಾಶ್ಯಪ ಪ್ರಕಾಶ್ಯಮಂ] ಪಾಲಿಸುವುದಜಂ 
ಕಾಶ್ಯಪನುಂ (ಆದಿಪು. ೮-೭೫ ವ). [ಆ ಸಂ. ಕಾಶ] 


[ಪಾಠಾಂ. 


Vol-2-15A 


ಕಾಶ್ಯೃ 

ಕಾಶ (ನಾ). ಹೆಂಡ; ಮದ್ಯ. [ಸಂ.3 

ಕಾಶ್ಯಪ (ಗು). ೧. ಕಶ್ಯಪನಿಗೆ ಸಂಬಂಧಿಸಿದ. (ನಾ). ೨. ಕಶ್ಯಪ 
ಗೋತ್ರದಲ್ಲಿ ಹುಟ್ಟಿದ ಒಬ್ಬ ಯಷಿ: ಸುಮೇಘ ಪರ್ವತದಲ್ಲಿ 
ಅತ್ರಿ ಆಂಗಿರಸ . . . ಕಪಿಲ, ಕಾಶ್ಯಪ... ಉಪಮನ್ಮು ಮೊದಲಾದ 
ಅಷ್ಟಾಶೀತಿ ಸಹಸ್ರ ಖಷಿಗಳಿಗನಂತಾಶ್ರಯಂಗಳುಂ (ವಿವೇಕ, ೨೧೬). 
೩. ಕಣಾದ ಮುನಿ. [ಸಂ.] 

ಕಾಶ್ಯಪಗೋತ್ರ (ನಾ). ಕಶ್ಯಸಗೋತ್ರ : ಸ್ಮರರಿಪು ಪುಟ್ಟಿ ಧಾರಿಣಿಗೆ 
ಕಾಶ್ಯಪಗೋತ್ರವಿದೇಂ ಪವಿತ್ರಮೋ (ಪುಷ್ಪಪು. ೧೨-೧೫). 

[ಕಾಶ್ಯಪ * ಗೋತ್ರ) 

ಕಾಶ್ಯಪಿ, (ನಾ). ೧. ಕಶ್ಯಪನ ಮಗ. ೨. ಅರುಣ. ೩. ಗರುಡ. [ಸಂ.] 

ಕಾಶ್ಯಪ್ಠಿ (ನಾ). ಭೂಮಿ; ಪೃಥ್ವಿ: “ಪೃಥಿವಿ ಗಹ್ವರಿಯಿಳೆಯು 
ಕಾಶ್ಮಪಿ ಮೇದಿನಿ... ಎನೆ ನೆಲಕೆ ನಾಮಂ? (ಮಂಗರಾ. ೨೮-೧). 

[ಸಂ. ಕಾಶ್ಶಪೀ) 

ಕಾಷಾಯ (ಗು). ೧. ಕಾವಿಬಣ್ಣದ; ಕೆಂಬಣ್ಣವನ್ನುಳ್ಳೆ : ಅರುಣ 
ಕಿರಣ ನಿಕಾಯ ಕಾಂತಿಯ ತರುಣತೆಯ ಕಾಷಾಯ ಕಾಂತಿಯ ಕರ 
ನಿಶಾಕರ ಪೂರ್ಣಬಿಂಬದ ಸರಿಯ ಮುಖಸಿರಿಯ (ಗಗತಾ. ೨-೭). (ನಾ). 
೨. ಕಾವಿಬಟ್ಟೆ: ಕಾಸಾಯನೇಂ ತಪಸು? ಗೃಹಲೋಕ ನಿರ್ವಾಹ 
ವೇಷ ತಾಳದ ತಪಸು, ಕಠಿಣತರ ತಪಸು (ಮಂಕುಕ. ೬೧೨). &. [ಜೈನ] 
ಕಷಾಯಕ್ಕೆ ಸಂಬಂಧಪಟ್ಟುದು : ಶ್ರೇಯೋರ್ತ್ಶಿಗೆ ಕಾಷಾಯಂಗಳ 
ಹೇಯತ್ವಮಂ ಸುಸ್ಪಸ್ಟಂ ಮಾಡಿದಪಂ (ಉಸಾರ. ೩೦೮). [ಸಂ.] 

ಕಾಷಾಯಧಾರಿ (ನಾ). ಕಾವಿಬಟ್ಟಿಯನ್ನು ಧರಿಸಿದವನು: “ಕಾವಿ 
ವಸ್ತ್ರವನ್ನು ಹೊತ್ತವನು, ಸಂನ್ಮಾಸಿ” (ಗಂಗಾಮ. ೮೩). 

[ಸಂ. ಕಾಷಾಯಧಾರಿನ್‌) 

ಕಾಷಾಯವಸನ (ನಾ). ಕಾವಿಬಟ್ಟಿ : (8). [ಕಾಷಾಯ + ವಸನ] 

ಕಾಷಾಯವಸ್ತ್ರ (ನಾ). ಕಾವಿಬಟ್ಟಿ: ಕಾಷಾಯವಸ್ತ್ರಧಾರಿಯಾಗಿ ತನ್ನ 
ಆಶ್ರಮಕ್ಕೆ ಉಚಿತ ನಿತ್ಯ ಸಾಧನ ಅನುಷ್ಠಾನದ ಲ್ಲಿ ನಿರತನಾಗಿ 
(ಕರ್ಣಾಟ. ೨೬೧). [ಕಾಷಾಯ + ವಸ್ತ್ರ) 

ಕಾಸ್ಟ (ನಾ). ೬ ಕಾಠ್ಯ: ಕಾಸ್ಟ ಬೆಂದು ಕರಿಯಾದ ತೆಜದಂತೆ 
(ಮೋಳಿಮಾ. ೬೮೫-೬೯೬) ; ಸ್ವಲ್ಪ ಕಾಸ್ಟ್ರವನಸ್ತಿ ಮೋಹಿಸೆ ಕುಪ್ಪೆಗೆಡೆ 
ವುದು ಭಸ್ಮ (ಗಗತಾ. ೧೬-೪೬). [ಆ ಸಂ. ಕಾಷ್ಠ] 

ಕಾಷ್ಠ "ಕಾಫ್ಠೆ' ನೋ. 

ಕಾಢಷ್ಠೃ (ನಾ). ೧. ಮರದ ತುಂಡು; ಕಟ್ಟಿಗೆ; ಸೌದೆ: *ಉಷ್ಕ 
ವಡುಗಬ್ಬಕ್ಕು (ಮಂಗರಾ. ೧೫-೯) ; ಅಪ್ಪುನಿನ ಯೋಗದ ಕಾಸ್ಕ 
ಹೊತ್ತುವಲ್ಲಿ (ಮೋಳಿಮಾ. ೭-೨೪) ; ಕ್ಷಿಪ್ರದಲ್ಲಿ ಚಂದನಕಾಸ್ಮದ ಚಿತೆ 
RS ಸಿದ್ಧವಾಯಿತು (ಶಾಂತಲಾ. ೧೮೦). ೨. ಚಿಲಕ; ಮೊಳೆ; ಕೀಲು. 
೩. ದಡ್ಡ; ಮೂರ್ಬ. ೪. (ಆಲಂ) ತೆಳ್ಳಗಾಗಿರುವಿಕೆ; ತೆಳುವು; 
ಕೃಶತೆ: “ ಅನುಕೂಲೋತ್ಕೃಷ್ಟ . .. ಮೂರ್ಬ ದಿಕ್‌ ಕೃಶಮಿವುಂ 
ಕಾಷ್ಮೂಭಿದಾನಂ ? (ನಾನಾರ. ೩೪). [Aಂ.] 

ಕಾಷ್ಮಕದಳಿ (ನಾ). ಕಾಷ್ಠ ಬಾಟ್‌ ; ಆ ಶುಕ್ಲ ಕದಳೀ - ಕಾಷ್ಮಕದಳಿ” 
(ಓಷಧಿ. ೧೬೯). [ಕಾಷ್ಮ್ಯ 4 ಕದಳಿ (ಎಕದಲಿ)] 

ಕಾಢಠ್ಕಕುದ್ಧಾಲ (ನಾ). ಮರದ ಗುದ್ದಲಿ, ಸಲಕೆ: *ಹಡಗಿನೊಳಗೆ 
ಸೇರಿದ ನೀರನ್ನೂ ಕಸವನ್ನೂ ಹೊರಕ್ಕೆ ತೆಗೆದುಹಾಕುವ ಒಂದು ಮರದ 
ಮೊರಗುದ್ದಲಿ, ಎಲೆಗುದ್ದಲಿ? (ಸಂಕನಿ. ೭೧೪). 

[ಕಾಸ್ಕ್ಯ ಇ ಕುದ್ದಾಲ) 

ಕಾಷ್ಮಜ್ಯೋತಿ (ನಾ). ಒಂದು ಬಗೆಯ ಸಸ್ಯ: “ಜ್ಯೋತಿರ್ದುಮಃ- 

ಕಾಸ್ಮಜ್ಯೋತಿ ? (ಓಷಧಿ. ೬೩). [ಕಾಷ್ಠ್ಯ + ಜ್ಯೋತಿ) 


೧೭೭೯ 


20 


30 


40 


45 


ಕಾಸ್ಮೆ 


ಕಾಸ್ಕತಕ್ಷಕ (ನಾ). ಬಡಗಿ; ಮರಗೆಲಸದವನು. [ಸಂ.] 
ಕಾಸ್ಕತರಂಗ (ನಾ). ಮರದ ಪಟ್ಟಿಕೆಗಳಿಂದಲೆ ಸ್ವರಗಳನ್ನು 
ಹೊರಡಿಸುವ ಒಂದು ವಾದ್ಯ: ಪರದೇಶದವರ ಸಹವಾಸದಿಂದ ಎಷ್ಟೋ 
ವಾದ್ಯಗಳು ನಮ್ಮಲ್ಲಿ ಬಂದಿವೆ... ಪಿಯನೊ, ಕಾಷ್ಮತರಂಗ, 
ಮುಂತಾದುವು ಎಷ್ಟೋ ಬಂದಿವೆ (ಗಾನಕ. ೧೦೧). 
[ಕಷ್ಕ + ತರಂಗ] 
ಕಾಷ್ಮಬಾಟ್‌ೆ (ನಾ). ಒಂದು ಬಗೆಯ ಬಾಳೆ; ಮರಬಾಳೆ: “ರಂಭಾ- 
ಬಾಟ್‌, ಕಾಸ್ಠಬಾಟಕಿ ? (ಓಷಧಿ. ೧೩೩). ([ಕಣಸ್ಮೃ* ಬಾಲಕಿ] 
ಕಾಷ್ಮಭಾರ (ನಾ). ಸೌದೆಯ ಹೊರೆ; ಕಟ್ಟಿಗೆಯ ಹೊರೆ: ಆ ಪೊ 
ಲೊಳ್‌ ಕಾಷ್ಕಭಾರಂಗಳಂ ತಂದು ಮಾಜ್‌ (ಶಾಂಶಿಪು. ೯-೪೬ ವ); 
ಈಗ ನೋಡಲಾಗಿ ಕಾಷ್ಟಭಾರವನ್ನು ಹೊರುವುದು ಅತಿ ಕಷ್ಟವಾಗಿ 
ಕಂಡಿತು (ಕಪಾಕುಂ. ೭). [ಕಾಸ್ಕ್ಯ * ಭಾರ] 
ಕಾಸ್ಕವ್ಯಸನ (ನಾ). ೧. ಸೌದೆಯ ಚಿಂತೆ (?). ೨. ಹತ್ತು ವ್ಯಸನ 
ಗಳಲ್ಲಿ ಒಂದು : ತನುವೃಸನ, ರಾಜ್ಯವ್ಯಸನ. .. ಕಾಸ್ಮವ್ಯಸನಗಳೆಂಬ 
ದಶವ್ಯಸನಗಳಿಂ ಹಸಗೆಟ್ಟು (ವಿವೇಕ. ೨೪೬). ೩. (ಆಲಂ) ನಿರರ್ಥಕ 
ವಾದ ಚಿಂತೆ; ಒಣತರಲೆ: ಯಾಕೆ ಸುಮ್ಮನೆ ಎಪ್ಪತ್ತೆಂಟು ಕಾಸ್ಮ 
ವೃಸನ ಹಚ್ಚಿಕೊಳ್ಳುತ್ತಿ (ಮರಳಿ. ೩೭). [ಕಾಷ್ಟ * ವಸನ] 
ಕಾಷ್ಮಾಂಬರ (ನಾ). ದಿಕ್ಕುಗಳೇ ಬಟ್ಟಿಯಾಗಿವುಳ್ಳ ವನು; ದಿಗಂಬರ: 
ಅಪ್ರೌಢರಂತಿರೆ ಕಾಷ್ಮಾಂಬರನಾಗಿ ಮುಟ್ಟುಗಿಡೆ ನಂಶಂಗೆಟ್ಟು ನಾಣ್ಣಿಟ್ಟ 
ದುಶ್ಚರಿತಂಗಾನತೆಯಾಗಿ ನಮ್ಮ ಕುಲಮಂ ನೀಂ ನೀರೊಳಿಂತರ್ದುವೋ 
(ಸುಕುಮಾ, ೬-೪೭). (ಸೆಂ. (ಕಾಸ್ಟ + ಅಂಬರ)] 
ಕಾಷ್ಠಾಂಬುವಾಹಿನಿ (ನಾ). ದೋಣಿ ಅಥವಾ ಹಡಗಿನಲ್ಲಿಯ 
ನೀರನ್ನು ಮೊಗೆದು ಹಾಕುವುದಕ್ಕಾಗಿ ಬಳಸುವ ಮರದ ಪಾತ್ರೆ : 
(ಕಿ). [ಸಂ. ಕಾಸ್ಕಾಂಬುವಾಹಿನೀ) 
ಕಾಷ್ಮಾಗುರು (ನಾ). ಒಂದು ಬಗೆಯ ಅಗರು (?): * ಕ್ರಿಮಿಫ್ನಃ 
- ಕಾಷ್ಠಾ ಗುರು8? (ಓಷಧಿ. ೩೩). [ಕಾಸ್ಮ್ಯ* ಅಗುರು] 
ಕಾಸ್ಕಾಘಾತ (ನಾ). ಕಟ್ಟಿಗೆಯ ಹೊಡೆತ ಏಟು: ಕಾಫ್ಕಾ 
ಘಾತದಿಂ ಪೊಂದುಗುಂ (ಜಾತತಿ. ೨೩-೧೦). [ಕಾಷ್ಮ್ಯ * ಅಘಾತ] 
ಕಾಸ್ಮಾವ್ಯಸನ (ನಾ). ಉತ್ಕೃಟಾವಸ್ಥೆ ಯನ್ನು ಹೊಂದಿದ ವ್ಯಸನ, 
—ಸಂಕಟಿ: ಮುಕ್ತಿಯಲ್ಲಿ ಜೀವನು... ಹಾಯಾಗಿರದೆ ಪುನಃ ಈ 
ಕಾಷ್ಕಾವ್ಯಸನಗಳನ್ನು ಅನುಭವಿಸಲು ಅಲ್ಲಿಂದ ಹಿಂದಿರುಗಿ ಏಕೆ ಬರ 
ಬರಬೇಕು (ಜೀವಾತ್ಮ. ೨೯೧) ; ಬದುಕಿದಷ್ಟು ದಿನ ಸುಖವಾಗಿರುವುದು 
ಬಿಟ್ಟು ಈ ಕಾಷ್ಮಾವ್ಮಸನವೇಕೆ (ಭಾರದ. ೪೬೪). 
(ಸಂ. (ಕಾಸಾ + ವೃಸನ)) 
ಕಾಷ್ಮಾಹರಣ (ನಾ). ಸೌಡಿಯನ್ನು ತರುವಿಕೆ: ಪರರೆ ಉಪವಾಸ 
ನಿವಾರಣಾರ್ಥವಾಗಿ ಕಾಸ್ಕ್ಮೂಹರಣಕ್ಕೆ ಹೋಗಕೂಡದೆಂದು ಪ್ರತಿಜ್ಞೆಯನ್ನು 
ಮಾಡಿದರೆ ಅಂತಹವನು ಪಾಮರನಾಗುವನು (ಕಪಾಕುಂ. ೯). 
[ಕಾಸ್ಮೃ * ಆಹರಣ) 
ಕಾಷ್ಮಿಕೆ (ನಾ). ಮರದ ತುಂಡು; ಕಟ್ಟಿಗೆಯ ಚೂರು: (8). 
[ಸಂ. ಕಾಧ್ಮಿಾ) 
ಕಾಷ್ಮೀಲೆ (ನಾ). ೧. ಒಂದು ಜಾತಿಯ ಬಾಳೆಗಿಡ. ೨. ಎಕ್ಸುದಗಿಡ. 
(ಸಂ. ಕಾಷ್ಮೀಲಾ] 
ಕಾಷ್ಮೆ, ಕಾಸ; (ನಾ). ೧. ಗುರಿ; ಧ್ಯೇಯ. ೨. ತುತ್ತತುದಿ; 
ಕೊನೆ; ಅತಿರೇಕ. "ಪರಾಕಾಷ್ಠೆ' ಪರಾ. ೩. ದಿಕ್ಕು; ದಿತೆ: 
* ಆಶೆದಿಕ್ಕಶುಭಕಾಷ್ಮೆ ಗೋದಿಶೆಯೆನಲು ದಿಕ್ಕಿಂಗೆ ನಾಮಮಕ್ಕುಂ 39 
(ಮಂಗರಾ. ೧೭-೧೮). ೪. ಎಲ್ಲೆ; ಮೇರೆ; ಗಡಿ; ಸರಹದ್ದು. 


ಕಾರ್ಷೀಿ ೧೭೮೦ ಕಾಸರ 


೫. ಹದಿನೆಂಟು ನಿಮಿಷಗಳಷ್ಟು ಕಾಲ; ಹದಿನೆಂಟು ಸಲ ರೆಪ್ಪೆ 
ಯಾಡಿಸುವಷ್ಟು ಕಾಲ. ಐ. ಹೆದಿನೈದು ನಿಮಿಷಗಳಷ್ಟು ಕಾಲ 
ವೆಂದೂ ಉಂಟು: “ನಿಮಿಷ ೧೮ ಆದೊಡೆ ಅದು ಒಂದು ಕಾಸ್ಕೆ 
ಯೆನಿಸುವುದು? (ವ್ಯವಹಾ. ಅನು. ೬-೨೯);* ಅಸ್ಪಾದಶಸ್ಥಿತಿಯ ಸಂಖ್ಯೆಯ 
ನಿಮೇಷಮದು ಕಾಸ್ಕೆಯಕ್ಕು » (ಮಂಗರಾ. ೧೯-೫) ; ನಿಮಿಷಗಳು 
ಹದಿನೈ ದಾದಡೆ ಒಂದು ಕಾಸ್ಠೆಯೆನಿಸಿಕೊಂಬುದು (ದಶಟೀ. ೭೨-೩); 
ಕಣ್ಣೆನೆಯ ನಿಕ್ಕುವನಿತಜ ನಾಲ್ಕು ಭಾಗದೊಳಗೊಂದು ಭಾಗವೇ ತೃಟಿ 
» ಎ ಎವಿರಡಾಗಲೊಂದು ಲವವೆನಿಸುವುದು. ಮತ್ತೆರಡಾಗಲೊಂದು ನಿಮೇಷ 
ವೆನಿಸುವುದು ಮತ್ತೆ. ಹದಿನೈದಾಗಲೊಂದು ಕಾಷ್ಮೆಯೆನಿಸುವದು. 
(ವಿವೇಕ. ೩೨೦). ೬. ಉತ್ಸ ಷೃತೆ. ೭. ಅನುಕೂಲವಾಗಿರುವಿಕೆ. 
೮. ಸ್ಪಷ್ಟತೆ ; ವ್ಯಕ್ತತೆ. ೯. (ಹೂವಿನಂತೆ) ಅರಳಿರುವುದು : 
“ವ್ಯ ಕ್ರಿಯೊಳು ಕಇಾಲದೊಳು ಭೇದದೊಳು ವಿಕಸಿತದೊಳು ಪ್ರೋಕ್ತದಿಂ 
ಕಾಸ್ಕೆಯೆಂಬುದು (ಮ ೦ ಗರಾ, ೧೪೪-೨೫) ; * ಅನುಕೊಲೋತ್ಯ ಎಸ್ಟ 
ಕಾಲಾಂತರಂ ವೇದೋನ್ಮೀಲಿತ ಮೂರ್ಪ ದಿಕ್‌ ಕೃಶಮಿವುಂ ಕಾಷ್ಠಾಭಿ 
ಧಾನಂ (ನಾನಾರ. ೩೪). ಕಾಷ್ಮೆ : ೫. *ಪದಿನೆಂಟು ನಿಮಿಷ ಕಾಸ್ಕಂ? 
(ವ್ಯವಹಾ. ಅನು. ೬-೨೯). [ಸಂ. ಕಾಷ್ಠಾ) 

ಕಾರ್ನಿ (ನಾ). ೧. ಕೃಷ್ಣನ ಮಗ; ಪ್ರದ್ಯುಮ್ನ: ಬಿಲ್ಮುರಿಯೆ 
ಕಾರ್ಷಿ ಕಡುಗೋಪದಿಂದಾ ಕ್ಷಣಂ ಪಲ್ಕೊರೆ ಯುತ (ಚೈ ಮಿಭಾ. 
೧೨-೩೩). ೨. ಅರ್ಜುನನ ಮಗ; ಬಟ್ರುವಾಹನ ೧, ೨: ಕಾರ್ಹ್ಹಿ | 
ಕಾರ್ಹ್ಡಿಗಳ್ಳ ಡುಪಿಂದೆ ಕಾದಿದರ್‌ (ಜೈಮಿಭಾ. ೨೨-೩೦). [ಸೆಂ.] 

ಕಾರ್ಷ್ಸ್ಯ (ನಾ). ಕಪ್ಪು; ಕರಿಯ ಬಣ್ಣ: ನೀಂ ಪರಪುಟ್ಟ ನಾದೆ 
ನೋಡೀಗಳಿದರ್ಕೆ ನಿನ್ನ ತನುಕಾರ್ಟ್ಮ್ಮಮೆ ಸೂಚಕಮಲ್ಲದೆ (ಜಗವಿ. 
೧೭-೪೧). [ಸಂ.] 

ಕಾಸ, (ನಾ). ೧. ಅರಳುವಿಕೆ ; ವಿಕಾಸ. ೨. ಕಾಂತಿ; ಪ್ರಕಾಶ. 
೩. ಕಾಣುವಿಕೆ; ಪ್ರಕಟನ: (ಕ). [< ಸೆಂ. ಕಾಶ] 

ಕಾಸ್ಕ (ನಾ). ಕೆಮ್ಮು; ಉಬ್ಬಸ: 4 ಕ್ಷವಥುಃ, ಕಾಸಃ ಈ- ೨ ಕೆಮ್ಮು” 
(ಹಲಾಯು. ೯೮-೪೪೭). ೨. ಉಬ್ಬಸ ರೋಗ; ದಮ್ಮುರೋಗ : 
* ಬಾಸ - ಕಾಸ, ಖುರೆ - ಕುರ? (ಶಮದ. ೨೫೫ ಪ್ರಯೋ) ; ಅನಂದ 
ಭೈರವಿಯ ಮಾತ್ರೆ ಎಎ ಕಾಸ್ಕ ಶ್ವಾಸ, ತ್ರಿದೋಷಕ್ಕೆ ಅಲ್ಲದ ರಸದಲ್ಲಿ 
ಕೊಡುವುದು (ವಿವೈವಿ. ೧೩). | [ಸಂ.7 

ಕಾಸ್ಕ "ಖಾಸ್ಕ' ನೋ. 

ಕಾಸಂಟಿ "ಕಾಸಟಿ? ನೋ. 

ಕಾಸಂಪಳ್ಳಿ (ನಾ). ಒಂದು ಊರಿನ ಹೆಸರು : ಸಿಂಗಿತಲೆ ಪಣ್ಕಾರನ್ನೆ 
ಕಾಸಂಪಳ್ಳಿಯಾ ಸಮಭಾಗಮಾನ್‌ ... ಗೋಪಾಲಡೇವರ್‌ ಕೊಟ್ಟಿರ 
(ಎಇ. 2೧೭1, ೨೯-೮ ; 8ನೆಯ ಶತ). [ಕಾಸಂ? + ಪಳ್ಳಿ] 

ಕಾಸಗಾರ (ನಾ). - ಕಾಸದಾರ: (ಕಿ). (>) 

ಕಾಸಗಿ, "ಖಾಸಗಿ' ನೋ. ಕ 

ಕಾಸಗ್ಳಿ (ನಾ). (ಕರಾ) ಜೋಳ, ಸಜ್ಜೆ, ಮೊದಲಾದುವುಗಳ ಕೂಳೆ; 
ಕೋಲಿ; ಕಸ; “ಕೋಲಿ, ಕಸ? (ಜಾನಕೋ. ೩೭); ಕಾಸಗಿ ಆರಿಸಲಿಕ್ಕೆ 
ನಾಲ್ಕು ಆಳು ಬಂದಿವೆ (ರೂಢಿ). [?) 

ಕಾಸಫ್ನಿ (ನಾ). ಒಂದು ಬಗೆಯ ಸಸ್ಯ; ಕಂಟಕ ಶ್ರೇಣಿ; ಕಿರು 
ದೇಗು: “ಭೃಗುಜೆ ಕಾಸಬ್ನಿ ಕಿಜುದೇಗೆನಿಕ್ಕುಗಿ (ಮಂಗರಾ. ೪೨-೩೮). 

[< ಸಂ. ಕಾಸಗ್ನೀ) 

ಕಾಸಜಿತ್ತು (ಗು). ೧. ಕಾಸರೋಗವನ್ನು ಗುಣಪಡಿಸುವ. (ನಾ). 
೨. ಒಂದು ಬಗೆಯ ಸಸ್ಯ; ಕಂಟಿಕ ಶ್ರೆ ಣಿ; ಕಾಸಸ್ಸ; 
ಕಿರುಜೀಗು : (ಕಿ). [ಆ ಸೆಂ. ಕಾಸಜಿತ್‌] 


20 


25 


30 


35 


40 


45 ( 


4 


ಕಾಸಟಿ, ಕಾಸಂಟಿ, ಖಾಸಟ (ನಾ). ಒಂದು ಬಗೆಯ ಬಟ್ಟಿ; 
ಹತ್ತಿಯ ಬಟ್ಟಿ (?); “ಕೀಳು ತರಗಳಿಯ ಬಟ್ಟೆ” (ಲೀಲಾನ. ಕೋಶ); 
ಸಾಸಿರ ಪೊಂಗೆಯ್ದುಂ ಚಿಕ! ಕಾಸಟಿಮೆಂದೊಂದು ಲಕ್ಕಗೆಯ್ವುದಿದರ್ಕಂ 
ಮಾಸರಮುಡಲೆಂದಧಿಕ ವಿಳಾಸದಿನುಡಲಿ ಕ್ಸ ನೆಜೆಯೆ ಬಿಯಮಂ 
ಮೆಜಕಿದೆಂ (ಪಂಸಭಾ. ೩-೪೪) ; ಬರದೆಯಿಂ ತೆಂಕೆ ಪೋಪ ಭಣ್ವಕ್ಕೆ 
ಕಾಸಟದ ಮಳವೆ ಇಪ್ಪತ್ತೆಕ್ಟೊನ್ನು (ಎಇ. ೫1%, ೧೮೫-೧೬ ; 1076) ; 
ಪತ್ತಿಯ ಮಳನೆಗೆ ವಿ೨ ಕಾಸಟಿಂ ಕೊಡಿಗೆಗೆ ವಿ೫ ತನರದಡೆಗೆ ವಿತ 
(ಕಇಆ. ೧೧೫-೧೯-೩೧ ; 1057) ; ಪಟ್ಟಾವಳಿಯುಟ್ಟುಡೆಯೊಳುಡುವುದೇ 
ಕಾಸಟಿಮಂ (ಲೀಲಾವ. ೧೪-೪೬). ಕಾಸಂಟಿ: ಪತ್ತಿಯ ಮಳವೆಗೆ 
ವಿ೨ ಕಾಸಂಟ ಕೊಡಿಗೆಗೆ ವಿ೫(ಕಇಆ. ೧೦೪-೮-೩೦; 1078). 
ಖಾಸಟಿ : ಖಾಸಟದ ಮಳ ವೆ ಇರ್ಪ್ಪತ್ತಕ್ಕೊನ್ನು (ಎಇ. ೫1x, 
೧೮೯-೨೯ ; 1079). [ಆ ಸಂ. ಕಾರ್ಶಾಸಪಟ?) 
ಕಾಸಡೆ(ನಾ). (ಕರಾ) ಹೀನವಾದುದು; ತುಚ್ಛವಾದುದು; ಅಲ್ಪಬೆಲೆ: 
ಎಲ್ಲೇವ ಕಾಸಡೇವ ನಾಲ್ಯ ಪೇರೂಕಾಯಿ ಆದವು (ನಿಸರ್ಗ. ೧೦೨); 
ಈ ಕಾಸಡೆ ಜನ ನಿನಗೇನ ಸುಖ ಕೊಟ್ಟಾವ (ಮಾವಿತೋ. ೪೫). 
[+ ಪ್ರಾ. ಕಸಟ್ಟಿ ಐ ಕಸ, ತುಚ್ಛವಸ್ತು] 
ಕಾಸದಾರ, ಕಾಸುದಾರ, ಕಾಸ್ತಾರ, ಕಾಸ್ಟಾರ(ನಾ).೧. ಕುದುರೆಯ 
ಸೇವಕ, --ಆಳು; ಕುದುರೆ ಲಾಯದ ವನು: ಮಲಗಿ ನಿದ್ರೆ 
ಮಾಡುತ್ತಾ ಇದ್ದ ಕಾಸೆದಾರನಿಗೆ ಎಚ್ಚರವಾಯಿತು (ಪಾಳೆಗಾ. ೫೯); 
ನನ್ನ ಉಸದಾರರೂ ಸಾರಥಿಗಳೂ ನಿನ್ನ ಕೈಕೆಳಗಿರಲಿ (ವಚಭಾ. ೧೮೮). 
ಕಾಸುದಾರೆ: ೧. ಕಾಸುದಾರರ ಎದೆ ಬಡಿದುಕೊಳ್ಳುತ್ತಿದೆ (ದೌಲತ್‌. 
೧೨). ಕಾಸ್ತಾರೆ: ೧. ಸುಮಾರು ೨೦೦-೩೦೦ ಕುದುರೆಗಳು ಇರಬಹುದು. 
ಒಂದೊಂದರ ಬಳಿಯಲ್ಲೂ ಒಬ್ಬೊಬ್ಬನು ಕಾಸ್ತಾರನು ನಿಂತಿದ್ದಾನೆ 
(ಘಾಟೀಮು. ೫೪); ಕುದುರೆಗಳಿಗಾಗಿ ಕಾಸ್ತಾರರಿರುವರು (ಜನಜೀ. ೧೩೭). 
೨. (ಆಲಂ) ಆಜ್ಞಾಧೀನನಾದವನು; ಗುಲಾಮ: ನಾನೇನು 
ಅವಳ ಕಾಸ್ತಾರ ಕೆಟ್ಟುಹೋದೆನೇ ಅವಳ ಸಮಯ ಕಾಯುವುದಕ್ಕೆ 
(ರೂಪಸ. ೧೩೩) ; ಸಾವಿರ ಕುದುರೇ ಸರದಾರ ಮನೇಹೆಂಡತಿ ಕಾಸ್ತಾರ 
(ಗಾಜಿ). ಕಾ ಸಿನ್ಹಾ ರ; ೨. ಎರಡನೆಯ ಮದುವೆ ಮಾಡಿಕೊಂಡು 
ಹೆಂಡತಿಯ ಕಾಸ್ನೂರನಾಗಿ ಬಾಳುವುದಕ್ಕೆ ಆಚಾರ್ಯರು ಸುತರಾಂ 
ಒಪ್ಪಲಿಲ್ಲ (ನಟಸಾ. ೩). 
[4- ಪಾರ. ಹಿಂ. ಖಾಸ್‌ದಾರ್‌; ಮರಾ. ಖಾಸದಾರ್‌, ಖಾಸ್ತಾರ್‌] 
ಕಾಸದೃಸೆ (ನಾ). ಒಂದು ಆಯುಧ (?): ಬೇಜಕೆವೇಜಕೆ ತೆತ್ತಿಸಿದ 
ತೋಮರದ ತೋರದೊಂಗಲ ತೊಂಡಬಡಿಗೆಯ ಗಂಡರ ದಾವಣಿಯ 
ಕಾಸದೃಸೆಯ ಪಂಚಚಣರಿಯ ಕಾರಿಯ ತುಜುಪಿನ . . . ಸುಭಟ 
ವಿಟಕಂ ಸಿಡಿಲ ಧ್ವನಿಯಂತೆ (ಮಹಾನೇ. ೧೨-೨೦ವ). (1) 
ಕಾಸದೆ (ನಾ). - ಕಾಸದೃಸೆ; ಬಿರುದರ ಬೆನ್ನ ಚಮ್ಮಟಗೆ ಗಂಡರ 
ದಾವಣಿ ವೀರಘಂಟಿಯುಪ್ಪರ ಗುಡಿ ಬಿಲ್ಲ ಜೀವಣಿಕೆ ಕಣ್ಣಲೆ ಕಾಸದೆ 
ಯಂಬು ಡೊಂಬಿನಾಳ್‌ ಧುರಧರೆಯೊಳ್‌ ಸಹಸ್ರಮಿದಿರಾದಡಂ 
(ಮಹಾನೇ. ೧೧-೧೩೬). (ಆ ಕಾಸದೃಸೆ] 
ಕಾಸಮರ್ದ (ನಾ). ಕೆಮ್ಮನ್ನು ನಿವಾರಿಸುವ ಒಂದು ಮೂಲಿಕೆ; 
`: ಎಲಹುರಿ: ಕಾಸಮರ್ದವು ಸಾರಕವಿದ್ದು ಕ್ರಿಮಿ ಕಾಸ ಕಫದ ಲೇಪ 
ಗಳನ್ನು ನಾಶಮಾಡುತ್ತದೆ (ಅಷ್ಟಾಂಗ. ೧೪೦-೯೮ ಟೀಕೆ). [ಸಂ.) 
ಕಾಸರ, "ಕಾಸರು' ನೋ. 
ಕಾಸರ (ನಾ). ಕೋಣ: “ಮಹಿಷಃ ... ಕಾಸರಃ, ಲುಲಾಯಃ -ಈ 
೫ ಕೋಣ? (ಹಲಾಯು, ೩೮-೭೪); *ಮಹಿಸಂ ಕಾಸರಂ. 
ಕೋಣನಕ್ಕೂ” (ಮಂಗರಾ. ೪೮-೧೦). [ಸಂ.) 


ಕಾಸರ 


3 


ಕಾಸರೈ (ನಾ). ಕಾಡು; ಅರಣ್ಯ: ಉರು ಕಾಸರಕೆ ತೆರಳಿದರಂದು 
ದೇಶವ ಬಿಟ್ಟು ಪಾಂಡವರೂ (ಜಿನಭಾ. ೩೯ ಸೂಚನೆ). "ಕಾಸರದೇವಿ' 
ಪರಾ. (2) 
ಕಾಸರದೇವಿ (ನಾ). ವನದೇವಿ: ಸಂತಸವನಾಂತು ಕಾಸರದೇವಿಯರು 
ಸಂಪ್ರೀತಿಯೊಳಗೈದಿದರು ನಿಜರೂಪಾಂತು ಧರ್ಮಜನೆಡೆಗೆ ಸಭೆಯೊಳ 
ಗಂದು (ಜಿನಭಾ. ೪೯-೪). [ಕಾಸರ್ಯ 4 ದೇವಿ] 
ಕಾಸರಿ (ನಾ). ಒಂದು ಮರದ ಹೆಸರು; ದೊಡ್ಡ ಸಿವನ್ನಿಮರ: 
*ಕಾಶ್ಮರ್ಯಃ -ಕಾಸರಿ, ದೊಡ್ಡಸಿವನ್ನಿ” (ಓಷಧಿ. ೨೮). 
[< ಸಂ. ಕಾಶ್ಮರೀ] 
ಕಾಸರ್ಕಿ (ನಾ). ಎಮ್ಮೆ: “ ಮಹಿಷಿ ಕಾಸರಿಯೆನಲೈನ್ಮೆಯಕ್ಕುಂ? 
(ಮಂಗರಾ. ೫೫-೭). [ಸೆಂ. ಕಾಸರೀ] 
ಕಾಸರಿಕೆ, ಕಾಚರಿಕೆ, ಕಾಸಲಿಕೆ (ನಾ). ಒಂದು ಬಗೆಯ ಸಸ್ಯ; 
ಮೊಗಚಾಳ ; ಮಂಗರವಳ್ಳಿ: *ಗಂಡೀರಃ, ಸಮಸ್ಟಿಲಾ- ಈ ೨ 
ಕಾಸರಿಕೆ ೫ (ನಾಟರಾ. ೧೧೨) ; “ ಪಿಶಾಚಿಕಾ-ಕಾಸರಿಕೆ, ನಸುಗನ್ನಿ 
ಮರುಳಿ ? (ಓಷಧಿ. ೯೮). ಕಾಚರಿಕೆ : ಕಾಡರಿಕೆ ಬೀಜ. . . ಮೊಸರಿಂ 
ದಕೆದು ಕೊಡಲು ಕಲ್ಲೊಡೆದು ಬೀಳುವುದು (ಸಕವೈ. ೩೭೯). ಕಾಸಲಿಳೆ: 
ಅದರಿಸಿದರೆ ಕಲ್ಪತರು ಕಾಸಲಿಕೆಯಾದುದಲ (ನಿಭಾಗ. ೪-೧೭-೭). [?) 
ಕಾಸರಿಗೆ "ಕಾಸರ್ಕ' ನೋ. 
ಕಾಸರು, ಕಾಸರ, (ನಾ). ಹೊರಗೆ ಗಟ್ಟಿಯಾದ ಹೊದಿಕೆಯುಳ್ಳ, 
ದುಂಡಗಿರುವ, ಅರಸಿನ ಬಣ್ಣದ ವಿಷಫಲಗಳನ್ನು ಬಿಡುವ 
ಮಧ್ಯಮ ಆಕಾರದ ಒಂದು ಜಾತಿಯ ಮರ,ವಿಷವೃಕ್ಷ; ಕಾರಸ್ಕರ: 
ಇಲ್ಲಣ, ಸುಣ್ಣ, ಅರಿದಳ ಕಾಸರ ಕೊನರು ಇವಂ ನಿಂಬೆ ಹುಳಿಯಲ್ಲಿ 
ಅರದು ಪೊಸಲು ಕೆಂಬಾವು ಮಾಣ್ಣುಂ (ವಿವೈನಿ. ೭೮). ಕಾಸರ : (*). 
[ದೇ. ॥ ತಮಿ. ಕಣಂಜಿರೈ; ಕಾಂಜಿರ; ಮಲ, ಕಾಇಸ್ಲ್ಲೀರ; 
ತುಳು. ಕಾಯರ್‌, ಕಾಯೆರ್‌] 
ಕಾಸರುಗುಪ್ಪೆ (ನಾ). ಒಂದು ಊರಿನ ಹೆಸರು: ಕಾಸರುಗುಪ್ಪೆಯ 
ದಾಜಕಿಯಲ್ಲಿ (ಎಕ, ೪111, ಸೊರಬ. ೪೬೬-೭; 960). [ಕಣಸರು + ಕುಪ್ಪೆ) 
ಕಾಸರೂರ್‌ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಅಜ್ಜ ಅಮ್ಮ 
ಕಾಸರೂರಾಳಿಗೆಯೆ (ಎಕ. 1%, ದೇವನ. ೬೪-೨ ; 780). 
[ಕಾಸರು? + ಊರ್‌] 
ಕಾಸರ್ಕ, ಕಾಸರಿಗ (ನಾ). ೬ ಕಾಸರು: (ಕ). ಕಾಸರಿಗೆ: ಸುರತರುವಿ 
ನೊಳು ಬೀಜವೇ ಕಾಸರಿಗನಾಯ್ತು (ನಿಭಾಗ. ೭-೪-೧೨). 
ಕಾಸರ್ಕನ ಬಂದನಿಗೆ - ಕಾಸರು ಮರದಲ್ಲಿ ಮೊಳೆಯುವ, 
ಪರೋಪಜೀವಿಯಾದ ಒಂದು ಬಗೆಯ ಹೊದರು ಗಿಡ: ಕಾಸರ್ಕನ 
ಬಂದನಿಗೆ ಕೆಲವು ಲೇಪಗಳಿಗೆ ಉಸಯೋಗವಾಗುತ್ತದೆ. (ರೂಢಿ). 
[ಆ ಸೆಂ. ಕಾರಸ್ಕರೆ] 
ಕಾಸರ್ಕಣ (ನಾ). - ಕಾಸರು: ಕಾಸರ್ಕಣ (ಕಾರೊ) ಮಧ್ಯಮ ಆಕಾರದ 
ಸಾಧಾರಣ ವೃಕ್ಷ. ಕಟ್ಟಿಗೆ - ಖೈ, ಬಿರುಸು (ಕಭಾಗೆ.೩೭). [ಆ ಕಾಸರ್ಕ] 
ಕಾಸಲಿಕೆ "ಕಾಸರಿಕೆ' ನೋ. 
ಕಾಸವಿಸಿಬಡು "ಕಸವಿಸಿಬಡು' ನೋ. 
ಕಾಸಾ "ಖಾಸಾ' ನೋ. 
ಕಾಸಾದಂಡ (ನಾ). ಚಾಟಿಯ ಕೋಲು: ಶತಪ್ರಭೆ ಕುಡಿವರಿವ ಸುಲಿ 
ಪಲ್ಲ ಕೆಯ್ಕೊಳು ಸಿಡಿದ ಕಾಸಾದಂಡದಧಿಕ ಗಣೇಶನಂ ಕಂಡ (ಶಂಕದಾ. 
[೮ ಸಂ. ಕಶಾದಂಡ] 
ಕಾಸಾಯ (ನಾ). ಕಾವಿಬಟ್ಟಿ; ಕೆಂಪು ಬಟ್ಟಿ: *ಕಾಷಾಯ- 
ಕಾಸಾಯ ? (ಶಮದ. ೨೫೩ ಪ್ರಯೋ). [೮ ಸಂ. ಕಾಷಾಯ] 


೧೦-೭೩). 


೧೭೮ಗಿ 


8 


23 


30 


35 


40 


45 


ಳಾಸಿಗಪ್ಪಡ 


ಕಾಸಾರ, (ನಾ). ಕಂಚುಗಾರ; ಬೋಗಾರ; ತಾಮ್ರ, ಹಿತ್ತಾಳೆ 
ಮತ್ತು ಕಂಚಿನ ಪಾತ್ರೆಗಳನ್ನು ಮಾಡುವವನು : ಕಾಸಾರರು:- 
ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನು ಮಾರುವ ಜೈನರಿಗೆ ಕಾಸಾರರೆಂತಲೂ, 
ಬೋಗಾರಕೆಂತಲೂ, ತಾಂಬುಟಿಗಾರರೆಂತಲೂ ಹೆಸರು ಹೇಳುವರು 
(ಕಭಾಣೆ. ೧೫೫). [ಆ ಸಂ. ಕಾಂಸ್ಕಕಾರ] 

ಕಸಾರ್ಯ (ನಾ). ಕೊಳ; ಸರೋವರ: ಮದವನ್ಮಾತಂಗಮಂ 
ಘೂರ್ಣಿಸುವ ಜಲಧಿಯಂ ಸಾರಕಾಸಾರಮಂ ... ಸ್ವಸ್ನದೊಳ೯ ಕಾಂತೆ 
ಕಂಡಳ್‌' (ಸುಕುಮಾ. ೯-೧೧೫), ಕಾಸಾರದ ಪರಿಕರಡೊಳ್‌ ನಿದ್ರೆ 
ಗೆಯ್ವಂಚೆವಿಂಡಂ (ಜ ಗವಿ. ೧೬-೧೩೬); ಸುಲಿ ಸೀರೆಗಳನೆಂಬಗ್ಗಳಿಕೆ 
ಕಾಸಾರದಲಿ ಕರಗಿತೆ ಸುಯೋಧನ ಎಂದನಾ ಭೀಮ (ಕುವ್ಯಾಗ. ೮-೮); 
ನಿಸ್ತೋಯ ಕಾಸಾರದೆೊಲ" ರಿಕ್ತೆಮಾನಸಂ (ಶ್ರೀರಾಮಾ. ೯೧-೩೫೨). 

[ಸಂ.) 

ಕಾಸಾರಗೊಳಿಸು (ನಾ). ಸರೋವರವನ್ನು ಉಂಟುಮಾಡು: ನಳ 

ಚರಿತ್ರ ಕರುಣರಸವನ್ನು ಕಾಸಾರಗೊಳಿಸಿತು ( ಹೇಮಕೂ. ೧೦೭). 
[ಕಳಇಸಾರೃ + ಕೊಳ್‌, + -ಇಸ್ಕು] 

ಕಾಸಾರಜೇವಿಶಾಸ್ತ್ರ (ನಾ). “ಕೊಳ ಕುಂಟಿ ಮೊದಲಾದವುಗಳಲ್ಲಿಯ 
ಜೀವಿಗಳನ್ನು ಕುರಿತ ಶಾಸ್ತ್ರ ಕಾಸಾರಜೀವಿಶಾಸ್ತ್ರ? (Limnology. 
ಇಂಕನಿ). [ಕಾಸಾರ್ನ + ಜೀವಿ ಶಾಸ್ತ್ರ) 

ಕಾಸಾವೀಶಿ "ಕಸವಿಸಿ? ನೋ. 

ಕಾಸಾವೀಸಿ "ಕಸವಿಸಿ? ನೋ. 

ಕಾಸ್ಕಿ "ಕಾಸ್ಕೆ' ನೋ. 

ಕಾಸಿ "ಕಾಸ್ಕೆ' ನೋ. 

ಕಾಸ್ಕಿ (ನಾ). - ಕಾಸಿಗೆ: ಕುಲಜಾತರಹ ಕಾರುಕೆಂ ಬಡಗಿ ಕರೆಗೆರೆವ 
ಕಂಚುಗಾಜಂ ಕಾಸಿಯಕ್ಕಸಾಲೆಯರೆನಿಪಯಭಿಧಾನದೀ (ನವಮೋ. 
೨-೩೨). "ಕಾಸಿಗ? ಪರಾ. [?) 

ಕಾಸ್ಕಿ (ನಾ). ಕಾಶೀಕ್ಷೇತ್ರ, --ಪಟ್ಟಿಣ: ಅಸಿವರುಣಿಗಳಾ ಕಾಸಿಯ 
ಪುರವನು ಮುಸುಕಿ ಕಾದಿರುವಂದದಲಿ (ನವಮೋ. ೫-೪೩) ; ಕಾಸೀಗಿ 
ಹೋಗಲಕ ಏಸೊಂದು ದಿನಬೇಕ . . . ತವರೂರ ಮನಿಯಾಗ ಕಾಸಿ 
ಕುಂತಾಳ ಹಡೆದವ್ವ (ಗರತಿ. ೫೪). [೮ ಸಂ. ಕಾಶೀ) 

ಕಾಸಿ (ನಾ). (?) : ಜಲಗೈವ ಶರಭ ಶಾರ್ದೂಲ ಕಂಠೀರವ ನೆಲಜೇಷ್ಮ 
ಕಾಸಿಯ ಭೂತ ಕೆಲಮೃಗ ಪಕ್ಷಿಯಿಂದೆಸೆಯಿತು ಕೈನತಾಚಲ ದ್ವಾರಕೆಯ 


ಬಾಹ್ಯದಲಿ (ಮೋಹತ. ೩-೪). (2) 
ಕಾಸಿಕಜ್ಜ (ನಾ). ಒಬ್ಬಾತನ ಹೆಸರು: ಕಾಸಿಕಜ್ಜನ ಬೆಸದೊಸಿರಿ * 
ಣ್ಣೆಯ ಪಳ್ಳಿಯೊ (ಎಕ. ೫1, ಜಗಳ್ಳೂರ್ಣಿ-೨ , 907). [?] 


ಕಾಸಿಕಾಗಡಿ "ಕಾಸಿಕಾವಡಿ? ನೋ. 

ಕಾಸಿಕಾವಡಿ, ಕಾಸಿಕಾಗಡಿ (ನಾ). ಕಾಶಿಯಿಂದ ನೀರನ್ನು ತರುವ 
ಕಾವಡಿ: (ಕಿ). ಕಾಸಿಕಾಣಗಡಿ : (ಕ). [ಕಾಸ್ಕಿ* ಕಾವಡಿ) 

ಕಾಸಿಗ (ನಾ). ಕಮ್ಮಾರ; ಶಿಲ್ಪಿ: ಅಯ್ತತ್ತು ಮತ್ತರದಆಕೊಳಗೆ 
ಕಾಸಿಗಂಗೆ ಎರೆ ಆಜು ಮತ್ತರ್‌ ಕಿಸುಕಾಡು ಅಜುಮತ್ತರ್‌ (ಸೌಇಇ. 
21-1, ೬೦-೧೧; 931); ಬೆಸಗೆಯ್ದೊಂ ಕೊಯತೂರ ಕಾಸಿಗಂ 
ವಿಕ್ರಮಾದಿತ್ಯಂ ಬಹುಗುಣತೇಜನ್‌ (ಎಕ. 2, ಮುಳಬಾ. ೧೬೨-೭; 950); 
ಚಾಮುಂಡರಾಯಂ ಬರೆದಂ ಕಾಸಿಗೆ ಬನ್ಮೋಜಂ ಕಂಡರಿಸಿದಂ 
(ಸೌಇಇ. IX-i, ೨೦೭-೫೮ ; 1124). (2) 

ಕಾಸಿಗಪ್ಪಡ (ನಾ). ಕಾವಿಯ ಬಟ್ಟಿ; ಕಾಷಾಯ ವಸ್ತ್ರ : ಕಾಶಾ 
ಕರ್ಪಟ, ಕಾಸಿ [ಪಾಠಾಂ. ಕಸೆ] ಗಪ್ಪಡ (ಶಮದ. ೨೯೩ ಪ್ರಯೋ). 

[ಕಾಸ್ಕಿ (ಆ ಕಾಸೆ) * ಕಪ್ಪಡ] 


ಕಾಸಿನಸೆರ 


ಕಾಸಿನಸರ (ನಾ). ಒಂದು ಬಗೆಯ ಸಸ್ಯ : ಕಾಸಿನಸರ, ಸರದಾಳಿಗೆಡ್ಡೆ 
(ಮೈಔಗಿ. ೬-೧೧೦). (1) 

ಕಾಸಿನಸೇವಂತಿಕೆ (ನಾ). ಒಂದು ಬಗೆಯ ಸಸ್ಯ:  ಅಂಬಡಾ- ಅಂಬಟಿ, 
ಪುಳ್ಳಂಪುಣಸೆ, ಅಗುಳುಶುಂಠಿ, ಕಾಸಿನಸೇವಂತಿಗೆ” (ಓಸಧಿ. ೪). (2) 

ಕಾಸಿನಿಗಿಡ (ನಾ). ಒಂದು ಬಗೆಯ ಗಿಡ: (ಮೈಔಗಿ. ೨೧-೩೯೩). .[?) 

ಕಾಸಿವಾಲ್‌? (ನಾ). (?): ಭರದೊಳಿಕ್ಳುವ ಕಾಲ್ಗಳು ಪಲಕಾಲ್ಲಗಂತಿರೆ 
ಕಾಸಿವಾಲ್ಲಮದಾಗೆ ಸರಭದವೊಲು ನರಹರಿ ಘರ್ಜಿಸುತ ಕೇಸರಿಯ 
ನಡ್ಡೆ $ಸಿದನಿಂತೂ (ವರ್ಧಸಾಂ. ೪-೪೪). (2) 

ಕಾಸಿಸು (ಕ್ರಿ). ಕಾಯಿಸು; ಕಾಸು: ಸೀರೆಯೊಳ್‌ ಮಾಸರಮಾಗೆ 
ಸೇವಗೆಯನೊತ್ತಿ ಸಿತೋದಕದಿಂದೆ ಮತ್ತ ದಂ ಕಾಸಿಸಿ ಮಾಜಕ್ಕಿ 
ಲಡ್ಡುಗೆಯನೀ ತೇಂದಿಂ (ಲೋಕೋಪ, ೮-೧೨) ; ಕಾಸಿಸಿದ ಕೆಂಬೊತ್ತ 
ಲೋಹದ ನಿಸಿತ ಶೂಲಾಗ್ರಂಗಳಲಿ ತೆಗೆಸು (ಬಸಪು. ೫೦-೩೯). 

[ಕಾಸು + -ಇಸ್ಕು) 

ಕಾಸಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಸಿಹುಲ್ಲು, 

ಕಾಮಾಂಚಹುಲ್ಲು, ಅಂಜಿಹುಲ್ಲು, ಖಾರದಹುಲ್ಲು (ಮೈಣಗಿ. ೨೭-೫೧೨). 
[ಕಾಸ್ಸಿ * ಹುಲ್ಲು (< ಪುಲ್‌)) 

ಕಾಸೀಸ (ನಾ). ಕಬ್ಬಿಣ ಗಂಧಕಾಮ್ಲಗಳ ಸಂಯೋಗದಿಂದ 
ಉಂಟಾಗುವ ಒಂದು ಬಗೆಯ ಲವಣ; ಅನ್ನಭೇದಿ: “ತುಂಬುರಂ- 
ಕಾಸೀಸ? (ಓಷಧಿ. ೭೧) ; ಅರಿದಾಳಂ ಬೆಲ್ಲಂ ಸಜ್ಜರಸಂ ಕಾಸೀಸಮರಗು 
ಕೇರ್‌ ಮೆಳವನೊಂದಿರೆ 'ತಿಲತೈಲದೊಳಟ್ಟುತೊರಸುಗೆ ತುರಗಳೆ 
ಏಿಂಗುಗುಂ ತಳ ರುಜೆಯುಂ (ಲೋಕೊಪ. ೯-೨೪೪) ; ಹಿಪ್ಪಲಿ; 
ಕಾಸೀಸ, ಏಲಾವಾಲುಕ - ಇವಿಷ್ಟನು ಪ್ರತ್ಯೇಕ ಎರಡು ವರಹತೂಕವ 
ಚೂರ್ಣಿಸಿ ಹಾಕಿ ಎಣ್ಣೆಉಳಿಯೆ ಕಾಸಿ ಮಂಡೆಗೆ ಲೇಪಿಸಲು ರೋಮ 
ನಾಶವಹುದು (ವೈದ್ಯಸಾ. 11, ೧೪೫). (ಸಂ. 

ಕಾಸು, (ಕ್ರಿ). ಬಿಸಿಮಾಡು; ಬೇಯಿಸು; ಕರಗಿಸು: *ಕಾಸು- 
ದಾಹೇ, ವಿವಧೇ ಚ (ತಾಮ್ರದ ನಾಣ್ಯ)? (ಶಮಧಾ); ಆ ತಪಸ್ವಿ 
ಯೇಜಕಿರ್ದ ಶಿಲೆಯಂ ಕಾಸುವುದೆಂದೊಡೆ (ವಡ್ಡಾರಾ. ೧೫೧-೩೧) ; ಕರಂ 
ಕರವಾಳೊಡನಮರೆ ಕಾಸಿ ಬೆಚ್ಚಂತೆ ವಸುಂಧರೆಯೊಳ್‌ ಬಿಟಕ್ನಿರ್ದೆದು 
(ಪಂಪಭಾ. ೧೧-೧೪೧) ; ನಾಯ ಬಾಲಮಂ ಕಾಸಿ ತಿರ್ದಿದೊಡಂ ಕೊಂಕು 
ಮಾಣದು (ಪಂಚತಂ. ೧೦೫-೨); ಒಮ್ಮೆ ಕಾಸಿ ಒಮ್ಮೆ ಕರಗಿಸಿ ಒಮ್ಮೆ 
ಬಣ್ಣವಿಟ್ಟು ಎನ್ನಮನದ ಮೋಹವ ಕಳೆದನಯ್ಮ (ಚಿನ್ನವ. ೧೮೧) ; 
ಕರಗಿ ಕಾಸಿದ ವಿದ್ಮೆಯನು ಬೇಲಕರಿಸಿ ಶುದ್ಧ ಬ್ರಹ್ಮನನು ಕಂಡಶಿಸಿದಂತಿರ 
ಲೆಸೆವ ಶಿವನನು ಕಂಡನು (ಕುವ್ಯಾಕ. ೬-೧೬) ; ತನಿನಾಲ ಕಾಸಿದಂತಿಹು 
ದಾತ್ಮರಸಿಕನ ಅನುಭವ ಕುಲಸತಿಯರೊಳು (ಭರಚ. ೫-೯೧). 

[ಕಾಯ್‌ + -ಸು] 

ಕಾಸ್ಕು, ಕಾಚ್ಕು (ನಾ). ೧. ತಾಮ್ರದ ಸಣ್ಣನಾಣ್ಯ : “ಕಾಸು- 
ದಾಹೇ, ವಿವಧೇ ಚ (ತಾಮ್ರದ ನಾಣ್ಯ) ” (ಶಮಧಾ) ; ಈಶ ಲಾಂಛನವ 
ಹೊತ್ತು ಕಾಸಿಗಾಗಿ ಕಾರ್ಪಣ್ಯವ ಬೇಡುವವನಲ್ಲ (ನೊಳಿಮಾ. 
೯೫-೩೭೮) , ಅವರ್ಗಳಿತ್ತ ಕಾಸಿಂಗೀಗಳ್‌ ಗೋರಸಮಂ ದೊರಕಿಸಿ 
ಕೊಂಡೋರಂತಿರೆ ಬರ್ಪುದು (ದಶಕು. ೧೨-೧೨೪) ; ದಟ್ಟಿದರಿದ್ರನಂತೆ 
ಕಾಸಿಗೆ ಮನಮಿತ್ತನೆಂದು (ವೀರವಿ, ೨-೫೪) ; ಹುಟ್ಟುಕುರುಡ ಕಾಸ 
ನೀಡಿ (ಕವಿಸೋ. ೩೯). ೨, ದುಡ್ಡು; ಹಣ: ನಾಲ್ಕು ಕಾಸು ತರೆದ 
ನಿಮ್ಮ ಸತ್ವವೆಂದರೇನು (ರಂಗರೋ, ೧೦೦); ಕಾಸಿದ್ದರೆ ಕೈ ಲಾಸ (ಗಾದೆ) ; 
ಕಾಸಿಗೆ ತಕ್ಕ ಕಜ್ಜಾಯ (ಗಾಜಿ). ಕಾಚ್ಕು: ೧. ನೀಚಾಧಮ! ಕುಶಿಕ 
ಪುತ್ರಗೆ ಯಾಚಿಸಿ ಧನಕೊಡುವೆನೆಂದು ಬೊಗಳುತ ಬಂದು ಕಾಚೊಂದನು 
ಳೊಡದೆಯಿರುತಿಘ (ಹಚಮ. ೯೧). 


೧೭೮೨ 


ಅ. 
ಭಾ 


95 


ಕಾಸೆ 


1 


ಕಾಸಿನ ಸರ ಐ ಒಂದು ಕೊರಳ ಆಭರಣ; ಕಾಸಿನ ಆಕಾರದ 
ಬಿಲ್ಲೆಗಳನ್ನು ಪೋಣಿಸಿ ಮಾಡಿದ ಸರ. 
[ದೇ. ॥ ತಮಿ. ಮಲ. ಕಾಚು ; ತೆಲು. ಕಾಸು] 

ಕಾಸ್ಕು (ನಾ). ನೆಲವು; ಕಾವಡಿ; ಕಾಚ: “ಭಾರಯಸಷ್ಟಿಃ, 
ವಿಹಂಗಿಕಾ-ಈ ೨ ಕಾ(ಚಿ)ಸಿನ ಕಂಬಿ” (ಹಲಾಯು. ೧೨೫-೭೩); ಕಾಸು 
ವಿಹಂಗಿಕೆಯದಡ್ಡ ವೊಜಕಿಯಕ್ಕು? (ಮ €ಂಗರಾ, ೬೩-೨೬); ಪಾಸದ 
ನೇಣ್ಗಳಂ ಪೊಸೆವ ಜಾಲಮನೊಪ್ಪಿರೆ ಮಾಟ್ಟ್ಬ ಕಲ್ಲಿಯಂ ಕಾಸಿನ 
ಕಂಬಿಯಂ ಸಮೆವ ಮಾರ್ಗಣಮಂ ಗಜಗಟ್ಟು ತಿರ್ಪ (ಜಗವಿ. ೧೬-೧೬) ; 
ಕಡವೆಳೆ ಬಳ್ಳು ಕೊಂಡುಗಣಕಿ ಕೂರಗೆಯೆಂಬಿವನೈದೆ ಕಾಸಿ[ಪಾಠಾಂ. ನಿ] 
ನೊಳ್ಳಡಣದೆ ಪೊತ್ತು ಬೇಡವಡೆ ಬಂದುದು ಕಾನನದೊಳ್‌ (ಸೂಕ್ತಿಸು. 
೩-೧೬೮). [< ಸಂ. ಕಾಚ] 

ಕಾಸ್ಕು (ನಾ). ಒಂದು ಬಗೆಯ ಆಯುಧ ; ಭರ್ಜಿ; ಭಲ್ಲೆ. 

[ಸಂ. ಕಾಸೂ) 

ಕಾಸುದಾರ "ಕಾಸದಾರ' ನೋ. 

ಕಾಸುರಿ (ಕ್ರಿ). ಎಳ್ಳಷ್ಟು ತಿಳಿ (?); “ಅರಿ” (ಪ್ರಭಣ್ಣ) : ವಾಸನ 

- ಶಂಕರ ವಾರಿರುಹಾಸನರಂ ಮೋಸಗೆಯ್ದೆ ಮಾಧವನಿರವಂ ಕಾಸುರಿಯ 
ಜೆಳೆಯ ಗೋವಳರೋಸರಿಸಲ್‌ ನುಡಿದಕೊಲ್ಮೆ ಬಲ್ಮೆಗಳಿಂದಂ 
(ಗೀತಗೋ. ೮-೧೮). (2) 

ಕಾಸುವೀಸ (ನಾ). ಒಂದು ಕಾಸು ಹಾಗು ಅದರ ಎಂಟನೆಯೊಂದು 
ಭಾಗ; ತೀರ ಅಲ್ಪವಾದ ಹಣ: ಯಾವದೊಂದು ಕಾಸುವೀಸದ 
ತೆರ್ಗೇನೂ ಇಲ್ಲ (ಎಕ. ೪1, ಕಡೂರು. ೬-೮; 1169) ; ಕಾಸುವೀಸಕ್ಕಾಗಿ 
ಹರಿಯ ದಾಸನೆಂದು ತಿರುಗಿ ತಿರುಗಿ (ಪುರಂದ. ೧-೧೮೦-೯) ; ಕಂದಾಯ 
ಮನಲ್ಲದೆ ಪೆಜತೊಂದು ಕಾಸುವೀಸಮನೊಲ್ಲಂ (ಅಪ್ರ ಕಿ. ೧೧೫-೩); 
ಕಾಸುನೀಸದ ಆಸೆಗೋಸುಗ ಘಾಸಿಮಾಡಿ ವಿಟಿರನು (ಶರಲೀ. ೩೬೪-೪). 

[ಕಾಸ್ಮು + ವೀಸ] 

ಕಾಸುಳ (ನಾ). ಕುದುರೆಯ ದೇಹದ ಒಂದು ಭಾಗ: ರೋಹಿಣೀ 
ಸಂಧಿಯ ಕೆಳಗಿರೆ ಕಾ(ಸೂ)ಸುಳ ಪೆಸರದಕೆ (ಅಶ್ವಶಾ. ೯-೫೨). (1) 

ಕಾಸುಳಿ, ಕಾಂಸುಳಿ (ನಾ). ಒಂದು ಬಗೆಯ ಗಿಡ; ತುರುವೆಗಿಡ : 
“ತುಲುವೆ ತೇಜಸ್ವಿ ಕಾಸು[ಪಾಠಾಂ. ಪು]ಳಿಯಕ್ಕು” (ಮಂಗರಾ. ೩೯-೨೭). 
ಕಾಂಸುಳಿ: (9). [1] 

ಕಾಸೂರ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ನಾಣ್ಯಿಆಕಿಯರಾ 
ಎರ್ಮ್ಮೆಕೊಳ್ಳಲ್ಲಿ ಸತ್ತೊನ್‌ ಕಾಸೂರನ್‌ (ಎಕ. ೫ (5), ಚಿಂತಾಮ, 
೩೪-೭; 8ನೆಯ ಶತ). (7) 

ಕಾಸ್ಕೆ, ಕಾಶ್ಮಿ ಕಾಶ್ಮೆ, ಕಾಸ್ಕಿ; ಗಾಸ್ಕೆ (ನಾ). ೧. ಕಚ್ಚೆ ಹಾಕಿ ಉಟ್ಟು 
ಕೊಳ್ಳುವ ವಸ್ತ್ರ: ಕಾಸೆಯನುಟ್ಟು ಜನ್ನನಿರಮಂ ಪೆಗಲೊಳ್‌ ತೆಗದಿಕ್ಕಿ 
(ಕಾವ್ಯಸಾ. ೫೩೫ ಶೂದ್ರಕ) ; ಕಾಸೆಯನುಟ್ಟು ಬೊಟ್ಟನಸಿದಾಗಿರಲಿಟ್ಟು 
ಲಲಾಟಪಟ್ಟದೊಳ್‌ (ನೇಮಿಪು. ೧೦-೧೨೨) ; ಉಟ್ಟಿ ಪಟ್ಟಿಯ ಕಾಸೆ 
ತೋಲುವ ಕನಕದುಡಿನೇವಳ ವಿರಾಜಿಸುತ (ಪ್ರಭುಲೀ. ೫-೫); ನಿನ್ನ 
ವಿಲಾಸದ ನಡೆಗೆ ಧರಣಿಯ ಕಾಸೆ ಮೀಸೆಯನುಳ್ಳ ಕಲಿಗಳು ಸೇರರು 
(ಕುರಾಸಾಂ. ೩೦-೨೪). ೨, ಸೊಂಟಕ್ಕೆ ಸುತ್ತಿದ ವಸ್ತ್ರ; ಕಟಿವಸ್ತ್ರ: 
ತೊಡೆಚಲ್ಲಣವೆರಸಿ ಕಾಸೆಯ ಕಟ್ಟ ಭೂತಾಕೃತಿವೆತ್ತು ನಿಂದ (ಮೋಹತ. 
೧೧-೬೩) ; ಪಚ್ಚೆಯ ಚಬ್ಲಣ ಪಂಚವರ್ಣದ ಕಾಸೆ ಬೆಚ್ಚಮುತ್ತಿನ ಮೊಲೆ 
ಗಟ್ಟು (ಭರಚ, ೧೨-೫೮) ; ಒಡಲ ಭಸಿತೋದ್ಧೊಳನದ ಳೆಂಜೆಡೆಯ 
ರುದ್ರಾಳ್ಪಾ ವಿಕಲ್ಪದ ಜಡಿವ ಮಣಿಕುಂಡಲದ ನಿಡುಗಡ್ಡದ ತಳಿರ್ಗಾಸೆ 
ಉಡಿಗೆ ಬಹಿರ್ವಾಸದ ಶತಪ್ರಭೆ ಕುಡಿವರಿವ ಸುಲಿಪಲ್ಲ ಕೆಯ್ಯೊಳು ಪಿಡಿದ 
ಕಾಸಾದೆಂಡದಧಿಕ ಗಣೇಶನಂ ಕಂಡೆ ಅರಸನು (ಶಂಕದಾ. ೧೦-೭೩). 


ಕಾಸೆ 


ಕಾಶ್ಮಿ: ೨. ಕಾದಿದರ್‌ ಕಟ್ಟಿದೆದೆಧಟ್ಟಿ ಬಿಗಿದಿಟ್ಟಿ ನೆರಿ ಕಾಶಿಯಿಂದ 
(ಜಿನಮು. ೩-೪೧). ಕಾಶ: ೧. ಚಿತ್ರಮಯ ಪೊಂಬಟ್ಟಿಯಿಂ ಕೈಗೈದು 
ರಾಜಿತಮಾದ ಕಾಶೆಗಳನುಟ್ಟು (ಶಂಕದಾ. ೨-೪೭). ೨. ಪೆರ್ದುಜುಬು 
ಉಡಿಜಲ್ಲಿಯುಟ್ಟು ಕಾಶೆಯ ಸಬಳಿ ಗರು ಕೋಲಾಹಲಿಸುತ್ತಿದ್ದರು 
(ನಂಜುಂಡ. ೯೫). ಕಾಸಿ : ೧. ಚರ್ಮವ ಕಿತ್ತು ನಡುವಿಗೆ ಸುತ್ತಿ 
ಕರುಳ ಕಾಸಿಯಾಗುಟ್ಟು (ಭೈರಸೂ. ೧೧೨); ಭ್ರಮರ ವರ್ಣದ ಕಾಸಿ 
ಮೈದೊಡೆಯ ಕುಪ್ಪಸದಿ (ಪ್ರಭುಪು. ೪-೭೮); ಸೆಆಗ ಜೋಡಿಸಿಯಿಳುಹಿ 
ಕಾಸಿಯ ಬಿಗಿದುಟ್ಟು (ನವಮೋ. ೧೬೯). ಗಾಸ್ಕೆ: ೧. ಸುಂದರ 
ಹೊಸದುಪ್ಪುಟದ ಗಾಸೆಯ ಚದುರೆಯರು (ಕರ್ಣಾಜ. ೧೭೩). ೨. ಆಸಮ 
ಗಾಸೆಯ ಖಡ್ಗಪಾಣಿಯ ಗಳದ ರುದ್ರಾಕ್ಷಿ (ಮಡಿಛ. ೧೨). 
[€ ಕಾಚ್ಯ] 

ಕಾಸೆ, ಕಾಸ್ಕಿ (ನಾ). ೧. ಕಾವಿಯ ಬಟ್ಟಿ; ಕಾಷಾಯ ವಸ್ತ್ರ: 
ಮಹಾಪದ್ಮನಂ ಕಿಡಿಸಿದಲ್ಲದೆ ಕಾಸೆಗಳಂ ಕಳೆಯೆನೆಂದು ಜಾದಿನ ಸೇಲೆಗಳ 
ನುಟ್ಟು (ವಡ್ಡಾರಾ. ೧೮೬-೬) ; ತಲೆಗಿರಿದುಟ್ಟು ಕಾಸೆಯಂ (ಜೀವಸಂ. 

ಕಾಸೆಯನಳಿದು -ಸೀರೆಯನುಟ್ಟು ಗಂಡು ಹೆಣ್ಣಾಗಿ ನಿನಗೆ 
ವಧುವಾದೆನಯ್ಯ (ಘನವ. ೭೪-೬೨) ; ಜಡೆಗೊಂಡ ಪಿಣಿಲಂ ತಾನೆ 
ಬಿಡಿಸಿ ಕಾಸೆಯಂ ಕಳೆಯಿಸಿದಾಗಳ್‌ ಮಜ್ಚನಂಬುಗಿಸಿ ಕೈಗೆಯ್ದು 
(ಬಂಹರಿ. ೪-೪೨ ವ). ಶಕೌಸ್ಕಿ : ಕಾಸಿಯನುಟ್ಟು ತ್ರಿಪುಣ್ಣ )ಮನಿಟ್ಟು 
(ಎಕ, ೫, ಚಿಂತಾಮ. ೩೪-೩; 955); ಕೊಟ್‌ಗಣ್ಮುಂ ಬಿಟ್ಟ ಬಾಯುಂ 
».* ತೊಟ್ಟ ಕಾಸೆಯುಂ ಬೆರಸು [ಹಂಸೆಯೊಳಗೆ ಹೊರಸು ಬಂದಿರ್ಹಂತೆ 
ಬರ್ಪುದುಂ] (ಧರ್ಮಾಮೃ. ೭-೨೨೫). ೧. ಕಾಸಿ[ಸಾಕಾಂ. ಶಿ] ಕಂಚಡಿ 
ಯೇಕೆ ಆಸುರದ ಜಡೆಯೇಕೆ (ಸರ್ವಜ್ಞ. ೫೭೩). ೨. ಕಾಷಾಯ ಬಣ್ಣ; 
ಕೆಂಪು ಬಣ್ಣಾ "ಕಾಸೆಮೊಚ್ಚೆಯ' ಪರಾ. 

[< ಸಂ. ಕಾಷಾಯ. / ತಮಿ. ಕಾಶೈೆಯೂಡೈ ಇ ಕಾವಿಬಟ್ಟಿ] 

ಕಾಸೆಗಟ್ಟು (ಕ್ರಿ). ಕಚ್ಚೆಗಟ್ಟು: ಪಲವು ಬಟ್ಟಿಗಳನು ಮೆಟ್ಟಿನು 

ಅಲ್ಲಿ ಪರಿದಾಟಕೆ ಕಾಸೆಗಟ್ಟಿನು (ಗೀತಗೋ. ೪೯-೫). 
(ಕಾಸೆ, * ಕಟ್ಟು] 

ಕಾಸೆಮೊಚ್ಚೆಯ (ನಾ). ಕೆಂಬಣ್ಣದ ಮೊಚ್ಚೆ, ಜೋಡು: ಕಟ್ಟದ 
ಜವದಾಡೆಯ ಮೆಟ್ಟಿದ ಕಾಸೆ.ಮೊಚ್ಚೆಯದ ಬಿಟ್ಟಿ ಜೆಡೆಯ ಗೊಂಡೆಯದ 
ಖಾನ ಮಲುಕರಿಟ್ಟಿಣಿಸಿದರರೋಲಗದೊಳು (ಕುರಾಸಾಂ. ೧೮-೨೬). 

[ಕಾಸ್ಮಿ * ಮೊಟ್ಟೆಯ) 

ಕಾಸ್ತಾರ "ಕಾಸದಾರೆ'ನೋ. 

ಕಾಸ್ಥಾರ "ಕಾಸದಾರ? ನೋ. 

ಕಾಸ್ಮೀರ ಭೂಮಿ (ನಾ). ಕಾಶ್ಮೀರಭೂಮಿ: ಶ್ರೀ ಮಲ್ಲಿಕಾರ್ಜುನ 
ದೇವರಿಗೆ ಬಿಟ್ಟ ದತ್ತಿ ಕಾಸ್ಮೀರಭೂಮಿ ಮತ್ತ ೨ (ಸೌಇಇ. 1X-, 
೨೨೫-೧೧ ; 1130). [ಸಂ. ಕಾಶ್ಮೀರಭೂಮಿ] 

ಕಾಹ (ನಾ). ಕಾಯುವಿಕೆ; ಕಾಪು; ಕಾವಲು: ಸುಡುಗಾಡ 
ಕಾಹವೆಂದೇನದಜ ಪಂಥಮಂ ನುಡಿದು ಪೇಳಿನೆ (ಹಚಕಾ. ೧೧-೩೬). 
"ಕಾಹು'ಪರಾ. (ಕಾ, * -ಹ್ಮ) 

ಕಾಹಕ (ನಾ). “ಸಂರಕ್ಷಕ; ಪಾಲಕ; ಮೇಲ್ವಿಚಾರಕ” 
(ಕಸ್ತೂಕೊಲ) ; ಉಲಿವ ಭಟ್ಟರ ನಿಲಿಸಿದನು ಸಮನೆಲನ ಹೊಗಳುವಕಾ 
[ವಾಠಾಂ, ನಾ]ಹಳರ ಕಳಕಳವ ನಭಕೊತ್ತಿದನು ಕಹಳಾರವಕೆ ಕೋಪಿಸುತ 


೮೯-೩೨) ; 


ತಲೆ ಮುಸುಕಿನಲಿ ತಾರಿದೊಡಲಿನ ತಳಿತ ದುಗುಡದ ಮೋಜಕಿಯಲಿ | 


ಕುರುಕುಲಭಯಂಕರನೈದಿದನು (ಕುವ್ಯೂಅ. ೨೧-೫೨). [ಕಾಹ * ಕ್ಕ] 
ಕಾಹಲ, ಕಾಹಳ, ಕಾಹಳ್ಳಿ(ನಾ).ಒಂದುವಾದ್ಯ; ಕಹಳೆ; ಕಾಳೆ: ವಂಶ 


ಶಂಖ ಕಾಹಲಾದಿ ನಿಮಿತ್ತಂ ಸುಹಿರಮೆಂಬುದಕ್ಕುಂ (ತತ್ತ್ವಪ್ರ. ೨೪೩). | 


೧೭೮೩ 


5 


95 


35 


43 


ಕಾಜೇಲ 


ಕಾಹಳೆ: ಮರ್ದಳೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖನಂಶ 
ವೀಣಾ ಸ್ವರೆಂಗಳೆಸೆಯೆ (ವಡ್ಡಾರಾ. ೮೩-೨೮) ; ಕಾಹಳ ಬಹುವಿಧ 
ವಾದ್ಮಸ್ವನಂ (ಪಂರಾಮಾ. ೧೩-೨); ಆಹ ತನ್ನೊಡಲೊಡತಿ ಮಾಯಾ 
ದೇಹಿನಿಯೆ , . . ದೋಹಳನೆ ತನ್ನಕ್ಷಿಯುಗಳದ ಕಾಹಳವೆ 
ಕಾಮಪ್ರತಾಪದ ಮೋಹಳವೆ ಮನಮಥನ ಶರಧಿಯೆ ಎನುತ ಸೈವಡೆದ 
(ನಿಭಾಗ. ೯-೧೭-೩೪). ಕಾಹಳ್ಳಿ : ಮೊಳಗಲುದ್ದಾಮ ಜಯ ಕಾಹಳೀ 
ದುಂದುಭಿಗಳಬ್ಬರೆಂ (ಶೇಷರಾ. ೧೪-೬೨). [Xo.] 

ಕಾಹಲೆ, ಕಾಹಳೆ (ನಾ). ೧. ಜ ಕಾಹಲ: (*). ೨. ದೊಡ್ಡೇರಿ, 
ನಗಾರಿ. ಕಾಹಳೆ ; ೧. ಕಣ್ಣೆಂಜಲ್ಲಿಂದ್ರಂ ಬಿಗಿದ ಪೊನ್ನಕಾಹಳೆ 
ಯೆಂಬಿನಮೆಸೆದಂ ಮೃಗಾಂಕನರ್ಧೋದಯದೊಳ್‌್‌ (ಅನಂಪು. ೭-೮೦), 

[ಸೆಂ. ಕಾಹಲಾ) 

ಕಾಹಳ "ಕಾಹಲ' ನೋ. 

ಕಾಹಳಿ, (ನಾ). ಒಂದು ಬಗೆಯ ಸಸ್ಯ: *ಬಂಡೆಯೆನೆ ಚಂಡೆ ಕಾಹಳಿ 
ಯೆನಲ್ಯಳ್ಳ ಮಕ್ಕುಂ [ಪಾಠಾಂ. ಬಂಡೆಕಾಕಳಿಯೆನೆ ಕಳವಲಕ್ಕುಂ] ” 
(ಮಂಗರಾ. ೪೦-೩೨). (2) 

ಕಾಹಳ್ಳಿ (ನಾ). ಧರ್ಮದರ್ಶಿ (7): ಕುಡಿನುದೆಜಕಿಯ್ಮಂ ಆಯ್ದು 
ಬ್ರಹ್ಮಪುರಿಯ (ಬಾ]ದುವೆಯ ಕಾಹಳಿಗಳ ಕೈಯಲು * ೫ ೫ ಧಾರಾ 
ಪೂರ್ವಕನಾಗಿ ಬಿಟ್ಟರು (ಸೌಇಇ. 2:೪, ೭೨-೫೭ ; 1186). [1) 

ಕಾಹಳ್ಳಿ "ಕಾಹಲ' ನೋ. 

ಕಾಹಳೆ "ಕಾಹಲೆ? ನೋ. 

ಕಾಹಿ, ಕಾಯ್ಕಿ (ನಾ). ಕಾಯುವವನು ; ಕಾವಲುಗಾರ; ರಕ್ಷಕ. 
"ಕಜುಗಾಹಿ',“ತುಟುಗಾಹಿ',"ಮಸಣಗಾಹಿ' ಪರಾ. ಕಾಯ್ಕಿ : 
*ತುಟುಗಾಯಿ? ಪರಾ. [ಕಾಹು (ಆ ಕಾಪು) *-ಇ್ಯ) 

ಕಾಹಿಗೆ (ನಾ). - ಕಾಹಿ: ಅಲ್ಲಿರ್ದ ಕಾಹಿಗರ ಗೆಲ್ಲುರುಳಿಸುತ್ತ 
(ಬಾಲಭಾ. ೮-೯೯). (ಕಾಹು, (ಆ ಕಾಪು) + -ಇಗ] 

ಕಾಹಿನಾಡು (ನಾ). ಒಂದು ನಾಡಿನ ಹೆಸರು (?): ಕಲಿಸಿಂದ 
ನೊಳಗಾಗಿ ಕಾಹಿನಾಡಯ್ವರ್ಗ್ಗೆ ಮತ್ತರ್ನಾಲ್ವತ್ತು (ಸೌಇಇ. 1x-, 
೧೦೧-೫೪ ; 1045). [ಕಾಹಿ? + ನಾಡು] 

ಕಾಹಿಲೆ "ಕಾಯಿಲೆ? ನೋ. 

ಕಾಹು, "ಕಾಪು? ನೋ. 

ಕಾಹು (ನಾ). ಕಾವಲಿನ ಸುಂಕ; ರಕ್ಷಾಶುಲ್ಕ (2): ಕಿಜುದೆಅಕಿ 
ಕುಜು ಕುಳಾಯ ಒಳಗಾಗಿ ಕಾಹಂ ಪಡೆದು (ಎಕ. 1111, ಸಾಗರ. 
೮೦-೨೪ ; 1096). ರಾಹುತಗೌಡಂಗೆ ಬಿದಿರೂರಲು ಪಣವೊಂದರ ಕಾಹ 
ಕಾರುಣ್ಯಗೆಯು ಕೊಟ್ಟರು (ಮೈಆರಿ. ೧೯೩೨, ೩೧-೧೦; 1124); ಆ 
ಬಾಳಿಂಗೆ ಉಳ್ಳಂಥಾ ಕಾಹು ಮೊದಲು ಆ ಬಾಳ ಸ್ಥಾನಕ್ಕೆ ಉಳ್ಳಂಥಾ 
ಮಾ(ಂ)ನ್ಯ (ಸೌಇಇ. IX-ii, ೪೧೭-೧೧ ; 1377). [ಆ ಕಾಫು] 

ಕಾಹ್ಕು "ಕಾಯ್ಬ್ಬು' ನೋ. 

ಕಾಹುರ್ಕ "ಕಾವರ್ತ' ನೋ. 

ಕಾಹುರ್ಕ "ಕಾಟ್ಟುರೆ' ನೋ. 

ಕಾಹುರತೆ (ನಾ). ಉದ್ವೇಗ; ರಭಸ; ಆಧಿಕ: ಕಡನಾಳಾಪಕರ 
ಕಾಹುರತೆ ಹೊಸತಾಯ್ತು (ಕುವ್ಯಾಉ. ೧೧-೪೦). 

[ಕಾಹುರ್ಮ (ಆ ಕಾವರ್ಕ) + -ತೆ] 

ಕಾಹೇಖಯು, ಕಾವೇರು (ಕ್ರಿ). ೧. ಕಾವು ಏರು; ಉಷ್ಣತೆ ಹೆಚ್ಚಾಗು: 
ರುಳ ತಾಗಿ ಕಳೆಕಾಮ ... ಅಸ್ಥಿಗಳು ಕಾಹೇಜ್‌ (ಶಿವಗೀ. ೧೧೯); 
ನಲಿನಲಿದು ಕಾಸಿ ಪದಪಾಕಮರಂ ನೋಡುತಂ ಕಾಹೇಟಕತಿದು 
ಸೀದುವೆಂದು ಬೇಜಕಿರಿಸುತಂ ಆಹಾ ಇದೆನ್ನವಂಗೆ (ಕಣ್ಣರ. ೧೩೬-೧); 


ಕಾಹೊನಲ್‌ ೧೭೮೪ ಕಾಳಜಿ 


ಸಂದುಕಾಸಲು ಕರಗಿ ಕಬ್ಬುನಂ ಕಾಹೇಜುವಂದದಿಂ(ಸೋಮಚ. ೩-೫೬); 
ರೋಷಜ್ವಾಲೆ ಹೊದಿಸಿತು ವದನವನು ಕಣ್ಣಾಲಿ ಕಾಹೇಜದವು ಪಾರ್ಥಂ 
ಗೊಂದು ನಿಮಿಷದಲಿ (ಕುವ್ಯಾಕ. ೧೭-೧). ೨. ಕೋಪಾವಿಷ್ಟನಾಗು; 
ಕೆರಳು; ಕ್ರುದ್ಧನಾಗು : ಒದೆದನಳಲನು ರೋಮ ಹರುಷವ ಹೊದೆದು 
ಹೊರೆ ಹೆಚ್ಚಿದನು ಕಾಹೇಜಕಿದನು (ಕುವ್ಯಾದ್ರೋ. ೧೯-೧೦) ; ಳೇಳಿ| 5 
ಕಾಹೇಜಂದೆಂ ಮೀಜೀದಂ ಸಾರಿದಂ ಉಳಗಮನುಬ್ಬಿನಿಂ (ಚೆಬಪು. 
೩೧-೪೦). ಕಾವೇರು : ೧, ಯೌವನದ ರಕ್ತ ಕಾವೇರಿ ಕಾತ್ಮೂಷಾಳ 
ಸುಂದರ ವದನ ಕೆಂಪಾಯಿತು (ಪುನರು. ೩೦). ೩. ಉದ್ವೇಗ 
ಉಂಟಾಗು; ಆವೇಶ ತುಂಬು: ದೇಶಕ್ಕೂ ಕಾವೇರಿದ ಕಾಲವದು 
(ಇಪ್ಪಕ. ೨೨೫). ([ಕಾಹ್ಮು (೮ ಕಾಯ್ತು,) * ಏಳು (€ ಏಜ್ಶ್‌)] (10 

ಕಾಹೊನಲ್‌ "ಕಾಲಕ್ಪೊನಲ್‌' ನೋ. 

ಕಾಳ್‌ "ಕಾಟ್ಲೂ' ನೋ. 

ಕಾಳ್‌ "ಕೊಟ್ಟ? ನೋ. 

ಕಾಳ, (ನಾ). ಕೆಡುಕೆ; ಕೇಡಿ; ನೀಚ: ಖೂಳರು, ಮೂಳರು, 
ಕಾಳರು (ಸೂರ್ಯಪಾ. ೭-೧೯). (ಕಾಳು (ಆ ಕಾಟ್‌) + -ಅ,] 15 

ಕಾಳ "ಕಾಲ' ನೋ. 

ಕಾಳಂಕ, (ನಾ). ಕಳ್ಳದಾರಿ; ಕಾಡು ಪ್ರದೇಶ: ಸುಂಕವನು ತಪ್ಪಿಸಿ 
ಪೋಗುವೆನೆಂದು ಕಾಳಂಕದಲಿ ಪೋಗುತಿರೆ ಮಾರ್ಗತೆಪ್ಪಿ ... ಭಾಸ್ಕರ 
ನುದಯಕಾಲಕ್ಕೆ ಸುಂಕದವರ ಕೈಯ ಸಿಕ್ಕಿದಂತೆ (ವಿಸಾಸು. ೩೮-೪). 

[ಕಾಳು (ಆ ಕಾಟ್‌) + ಅಂಕ] 20 

ಳಾಳೆಂಕ್ಮ (ನಾ). ೧. ಗುರುತು; ಚಿಹ್ನೆ. ೨. ಕೊಳೆ; ಮಾಲಿನ್ಯ. 
೩. ಕಪ್ಪು. "ಕಾಳಂಕಧರ? ಪರಾ. [ಸಂ. ಕಾಲಂಕ] 

ಕಾಳೆಂಕಧರ (ನಾ). (ಕೊರಳಲ್ಲಿ) ಕಪ್ಪು ಉಳ್ಳವನು; ನೀಲಕಂಠ; 
ಶಿವ: ಶಿವತಂತ್ರ ಜಾಲಾನುಭವಿಗಳಂ ಕಾಳಂಕಧರ ಸಮಯ ನಿಷ್ಕಾ 
ತುರರ ನೋಡಿ ತಾಳಿದೆಂ ಸಂತಸವನು (ಏಕೋಪ, ೨-೬೯). 25 

[ಸೆಂ. ಕಾಲಂಕಥರ] 

ಕಾಳಂಗೆಯ್‌ "ಕಾಲಂಗೆಯ್‌' ನೋ. 

ಕಾಳಂಜಿ "ಕಾಳಾಂಜ್ಕಿ' ನೋ. 

ಕಾಳಂಜಿಯಗಿಡು (ನಾ). ಒಂದು ಬಗೆಯ ಗಿಡ: “ರೇಚನೀ- 
ಕಾಳಂಜಿಯ ಗಿಡು? (ಓಷಧಿ. ೧೪೦). [2] 80 

ಕಾಳೆಂಜಿವಿಡಿ "ಉಾಳಾಂಜಿವಿಡಿ' ನೋ. 

ಕಾಳಕಂಠ "ಕಾಲಕಂಠ' ನೋ. 

ಕಾಳೆಕಂಧರೆ "ಕಾಲಕಂದಥರ' ನೋ. 

ಕಾಳಕತ್ತಲೆ "ಕಾಲಗತ್ತಲೆ' ನೋ. 

ಕಾಳಕನ್ನ (ನಾ). ಒಬ್ಬಾತನ ಹೆಸರು: ನಲ್ಲಿವರ ಕಾಳಕನ್ನ ಕಲಿಕನ್ನು 95 
ರಾನಿಜಕಿದೋಡಿಸಿ (ಎಕ. 2. ಮಾಲೂರು. ೯೬-೧; 750). [?) 

ಕಾಳಕೂಟ "ಕಾಲಕೂಟ' ನೋ. 

ಕಾಳಕೂಟಪ್ರಭವ (ನಾ). ಕಾಲಕೂಟ ವಿಷಕ್ಕೆ ಜನ್ಮಕೊಟ್ಟುದು, 


—ಉತ್ಪತ್ತಿಸ್ಥಾನೆ: ಆ ಮಹಾರ್ಣವಂ . . . ಕಾಳಕೂಟ ಪ್ರಭವ 
ಮಾಗಿಯುಂ ಅಮೃತೋದಯಕ್ಷೇತ್ರಮುಂ (ಜಗವಿ. ೧-೪೪ ವ). 40 


[ಕಾಳಕೂಟ (ಇ ಕಾಲಕೂಟ) + ಪ್ರಭವ] 
ಕಾಳಕೃತಾಂತ (ನಾ). ಕಾಲಯಮ; ಪ್ರಳಯ ರುದ್ರ: ಅಂತರಂ 
ಧುರಧರೆಯಲ್ಲಿ ಕೊಲ್ವೆಜೆಗೆ ಕಾಳ ಕೃತಾಂತನೆನುತ್ತ ಬಣ್ಣಿಕುಂ ವರ 
ವಿಬುಧವ್ರಜಂ (ಎಇ. 3%, ೧-೬೮; 1204). 
[ಕಾಳ್ಯ (ಎ ಕಾಲ) * ಕೃತಾಂತ) 43 


ಕಾಳೆಗ "ಕಾಳೆಗ' ನೋ. 


ಕಾಳಗತ್ತಲು "ಕಾಲಗತ್ತಲೆ' ನೋ. 

ಕಾಳೆಗತ್ತಲೆ "ಕಾಲಗತ್ತಲೆ' ನೋ. 

ಕಾಳಗದಾಯ (ನಾ). ಯುದ್ಧದ ಖರ್ಚನ್ನು ನಿರ್ವಹಿಸಲು ಹಾಕುವ 
ತೆರಿಗೆ; ಯುದ್ಧದ ತೆರಿಗೆ: ಕಾಳಗದಾಯಂ ಪೊಂಗೆ ವೀಸ ೨ ವೂರೊಲಗೆ 
ಮಾಜಕಿದ ಭಂಡಕ್ಕೆ ಹೆಜ್ಜುಂಕ ಬಿಲುಕೊಡೆ ವಡ್ಡರಾವ್ರಳ ಮೂಲೆಗೆ 
ಬಳ್ಳೆ ೧ (ಸೌಇಇ. XX, ೮೦-೪೯; 1120). 

[ಕಾಳಗ (೮ ಕಾಳೆಗ) + ದಾಯ್ಮ] 

ಕಾಳೆಗವಲಗೆ "ಕಾಳೆಗನಲಗೆ' ನೋ. 

ಕಾಳಗವಾಡು (ಕ್ರಿ). ಯುದ್ಧಮಾಡು : ಬೌದ್ಧರು ತಾವು ಇದಕ್ಕೆ 
ಮೊದಲು ಕಾಳಗಮಾಡಿ ಕಳೆದುಕೊಂಡಿದ್ದ ಸಿಂಹಳದ್ವೀಪವನ್ನು ಮತ್ತೆ 
ಗೆಲ್ಲಬೇಕೆಂದು ತಮ್ಮ ನೌಕಾಸೇನೆಯನ್ನು . . . ಕಳುಹಿಸುತ್ತಿದ್ದರು 
(ಕವಿಕ. ೩೩). [ಕಾಳಗ (೮ ಕಾಳೆಗ) + ಆಡು] 

ಕಾಳಗವೆಸಗು (ಕ್ರಿ). ೧. ಯುದ್ಧಮಾಡು. ೨. ಯುದ್ಧವಾಗು; 
ಕದನವಾಗು : ಜಗತ್ಸಿಂಹ ಮಾನಸಿಂಹ ಇವರಿಬ್ಬರೊಳಗೆ ಕಾಳಗವೆಸಗಿ 
(ಕೃಷ್ಣಾಕು. ೧-೧೮). [ಕಾಳಗ (೮ ಕಾಳೆಗ) + ಎಸಗು]' 

ಕಾಳಗಾವುಂಡ (ನಾ). ಒಬ್ಬಾತನ ಹೆಸರು: ಕೆನೆಸೆಯ ಕಾಳಗಾವುಣ್ಣನ 
ಮಗ ಕಲ್ಲಣ (ಎಕ. ೪೫. ಸೊರಬ. ೪೪೫-೬; 975). 

[ಕಾಳ (ಎ ಕಾಲ) 4 ಗಾಪುಂಡ (ಆ ಗಾಮುಂಡ)] 

ಕಾಳೆಗಾಅ (ನಾ). (2): ಅಲ್ಲಪ್ಪನಾಯಕನು ಮದಿಗೋವಿಂದನು 
ಕಾಳಗಾಜರು ತುಲುವ ಹಿಡಿದು ಕಾದಲ್ಲಿ (ಎಕ. 1%, ಚನ್ನಪ. ೧೭೯-೮ ; 
1295). (2) 

ಕಾಳಗೊಲ್ಲು (ನಾ). ಒಂದು ಬಗೆಯ ತೆರಿಗೆ; ಕಾಳಿನ ಮೇಲೆ 
ಹಾಕುವ ತೆರಿಗೆ (?): ಅಲ್ಲಿ ಮನ್ನೆಯ ನಿಬನ್ಹ್ನದ ಕಿಜುದೆಜಕೆಗಳಾವು 
ವೆನ್ಹಡೆ ಮನೆನಣಂ ಪಿರಿಯ ರವಣಂ ಧನಬಳಂ ಕಾಳಗೊಲ್ಬು ಮೇಂಟಿ 
ಗಣತ್ತಿಗೆ (ಸೌಇಇ. XX, ೪೭-೩೬; 1074); ರುದ್ರಮಯ್ಯಂಗೆ ಶ್ರೀ 
ಸಾಸಿರ್ವ್ವರುಂ ಕಾಳಗೊಲ್ಪು ಮೇಂಟಿಯಂ ಬಿಟ್ಟಿರು (ಕಇ. 11, ೧೦-೨೩; 
1080). (2) 

ಕಾಳಜಟ್ಟಿಗೆ (ನಾ). ಕಾಲಯಮನ ಜಟ್ಟಿ: ಭೈರ ಬೊಮ್ಮ ರಕ್ಕಸ 
ಕಾಳಜಟ್ಟಿಗ ಬೀರ ಬೇತಾಳ೦ಾರೊಳರು ... ಅರಾದೊಡಮಡ್ಡಾ ಬರಲಿ 
(ಶ್ರೀಪಾಲ. ೮-೫೮). [ಕಾಳ್ಮ (ಐ ಕಾಲ) + ಜಟ್ಟಿಗ] 

ಕಾಳಜಿ (ನಾ). ೧. (ಉಕ) ಗೊಡವೆ; ಚಿಂತೆ: ಮಾಡುವವ ನಾನು; 
ನಿಮಗ್ಕಾತರ ಕಾಳಜಿ (ಕಛವಿ. 1, ೨೫); ನಗೋದಾವರಿಗೆ ಯಾವ 
ಕಾಳಜಿಯೂ ಇದ್ದಿಲ್ಲ (ಹಬ್ಬಿಬ. ೯೮); ಆದರ ಕಾಳಜಿ ನನಗಿರಲಿ 
(ಮನೋನಂ. ೪೭). ೨. ಜೋಪಾನ ; ಜಾಗರೂಕತೆ; ಆಸ್ಥೆ; ಎಚ್ಚರ; 
ನಿಗ: ಅವಳ ಪೆಟ್ಟಿಗೆಯಲ್ಲಿ ಕಾಳಜಿಯಿಂದ ಕಾದಿಟ್ಟ ಕೆಲವು ನನ್ನ 
ಹಳೆಯ ಪತ್ರಗಳೂ ... ಸಿಕ್ಕಿದವು (ಸಾಲಂಸಾ. ೧೧೫) ; ಒಳ್ಳೇ 
ಕಾಳಜಿಯಿಂದ ಎಲ್ಲವನ್ನೂ ಸಿದ್ಧ ಗೊಳಿಸಿದೆವು (ಮೇದಿಮ. ೨೦೪); ತುಂಬ 
ಕತ್ತಲೆಯಾಗಿ ಬಿಟ್ಟಿತಲ್ಲವೆ? ,.. ತುಸು ಕಾಳಜಿಯಿಂದ ಕಾಲು ಹಾಕು 
(ಮೂರುದಾ. ೧೨೪). ೩. ಆರೈಕೆ: ಎಲ್ಲಾ ನಾನೇ ನನ್ನ ಹೊಟ್ಟೆಯ 
ಕಾಳಜಿ ನೋಡಿಕೊಂಡೆ (ವೈನಿ. ೨೧೩). 

ಕಾಳಜಿ ತೆಗೆದುಕೊ -೧. ಎಚ್ಚರ ವಹಿಸು; ಲಕ್ರ್ಯಕೊಡು; 

ಜಾಗರೂಕವಾಗಿರು : ವೈದ್ಯರೇ ಮತ್ತೇನಾದರೂ ವಿಶೇಷ ಕಾಳಜಿ 
ತೆಗೆದುಕೊಳ್ಳಬೇಕೆ (ಇತಿಶ್ರೀ. ೨). ೨. ಆರೈಕೆ ಮಾಡು: ಹಟ್ಟಗೆ 
ಹೋಗಿ ಅವುಗಳ ಕಾಳಜಿ ತೆಗೆದುಕೊಳ್ಳುತ್ತಿದ್ದಳು (ಜಮಾನ್ನಾ. ೩೨); 
ಶ್ರೀಕಾಂತ ಬೇಗ ಸುಧಾರಿಸಬಹುದು. ಅನಂತರ ನಾವು ಅನನ 
ಒಳ್ಳೆಯ ಕಾಳಜಿ ತೆಗೆದುಕೊಳ್ಳೋಣ (ಮುಕ್ತಿ. ೧೩೨). 


ಕಾಳೆಜೀರಿಗೆ ೧೬೭೮೫ ಕಾಳಸೆ 


ಕಾಳಜಿಮಾಡು - ೧, ಎಚ್ಚರವಹಿಸು : ಹೇಳಿದರು ತಮ್ಮ ಹುಡುಗರಿಗೆ 
ಕುರಿ ಹಿಂಡ ಕಾಳಜಿಯ ಮಾಡಿ ಕಾಯ್ರೆಂದು (ನಾಡಪ. ೬೦). ಪಿ, ಚಿಂತೆ 
ಮಾಡು: ಕಾಳಜಿ ಮಾಡಬೇಡ, ದೇವರಿದ್ದಾನೆ (ಕನಸಿ. ೬೮); 
ಆ ಬಗ್ಗೆ ಗುಲ್ಲಪ್ಪಯ್ಯನು ಅಷ್ಟೊಂದು ಕಾಳಜಿ ಮಾಡಬೇಕಾಗಿರಲಿಲ್ಲ 
(ಕಂಬಹು. ೬೧). [*- ಮರಾ. ಕಾಳಜೀ] 

ಕಣಳಜೀರಿಗೆ "ಕಾಳ್ಜೀರಿಗೆ' ನೋ. 

ಕಾಳೆತನ "ಕಾಳ್ತನ' ನೋ. 

ಕಾಳದಂಡ "ಕಾಲದಂಡ' ನೋ. 

ಕಾಳನಿದ್ರೆ (ನಾ). ಚಿರಕಾಲದ ನಿದ್ದೆ ; ಸಾವು; ಮರಣ : ವಿಷವು ಕೂಡ 
* .*ನಾಲ್ಯನೆಯ ಸಲ ನಿರುಪಾ ಯವಾಗಿ ಆದು ಅವಳನ್ನು ಕಾಳನಿದ್ರೆಗೈಯು 
ವಂತೆ ಮಾಡಿತು (ಕೃಷ್ಣಾಕು. ೨-೩). [ಕಾಳ್ಯ (ಎ ಕಾಲ) + ನಿದ್ರೆ] 

ಕಾಳಬಜ್ಜರಿ (ನಾ). ಕಪ್ಪುಬಣ್ಣದ ಭರ್ಜಿ, ಖಡ್ಗ (?): ಪ್ರಸ 
ವಾಲಯದೊಳ"' ಜಗತೀ ಪ್ರಸವಾಭಾರಕ್ಕೆ ಕಿಟ್ಟು ಕೆಲದೊಳ್ಳಾರ್ಚಿರ್ದಸಿ 
ಲತೆಗೆ ಕಾಳ ಬಜ್ಜರಿನೆಸರಾಯ್ತದಿಂಗೆ ಕೃಷ್ಣನಂಗಚ್ಛವಿಯಿಂ (ಅನಂಪು. 
೧೨-೮೩). [ಕಾಳ, (ಎ ಕಾಲ) * ಬಜ್ಜ್ಚರಿ) 

ಕಾಳಬುದ್ಧಿ (ನಾ). ಕೆಟ್ಟಬುದ್ಧಿ; ದುಷ್ಟಬುದ್ಧಿ : ಸರ್ಕಸ್‌ ನೋಡ 
ಹೋಗುವ ಕಣಳಬುದ್ಧಿ ಯು ಏಕೆ ಬಂತೆಂದು ಹಲುಬಿದಳು 
(ಬೆಟ್ಟ ಹೊ. ೫೧). [ಕಾಳ 4 ಬುದ್ಧಿ] 

ಕಾಳಬ್ಬೆ (ನಾ). ಒಬ್ಬುಕೆಯ ಹೆಸರು : ಪುರು ದಂಣ್ಣ(ಲ್ಲೊಲ್ಲೆ]ಯರ 
ಮಗಳ್‌ ಕಾಳಬ್ಬ (ಸೌಇಇ. 2೭(-1, ೨೪-೧೩ ; 897). 

[ಕಾಳ (ಎ ಕಾಲ) + ಅಬ್ಬೆ) 

ಕಾಳಭ (ನಾ). ಆತೆಯಮರಿ; ಮರಿಯಾನೆ: ಮೇದಿನಿಯೊಳ್‌ 

ಗಜೇಂದ್ರ ಪದದೊಳ೯ ಪರಿವರ್ತಿಸುವಂತೆ ಕಾಳಭಂ (ಬಾಧಪು. ೧-೫೫). 
[ಸೆಂ. ಕಾಲಭ] 

ಕಾಳಮರ್ತ್ಯ (ನಾ). ಕೆಟ್ಟಮನುಷ್ಯ; ನೀಚಮಾನವ : ಮತ್ತೆ 
ಲಾಗಿನ ಅಣ್ಣ ಗಳು ಸಜ್ಜನಗಳ್ಳರು, ಮುಯ್ಯಬಂಧುಗಳು, ಕಾಳಮರ್ತ್ಮರು 
(ಮೋಳಿಮಾ. ೧೪೬ ಪ್ರಸ್ತಾವನೆ). [ಕಾಳ (೮ ಕಾಟ್‌) + ಮರ್ತ್ಯ] 

ಕಾಳಮಾಳೆ "ಕಳ್ಳೆಮಳ್ಳೆ' ನೋ. 

ಕಾಳಮೇಘ (ನಾ). ಕಪ್ಪಾದ ಮೋಡ; ಕರಿಮೋಡ: ಕಾಳಮೇಘ 
ಮಂದಿರದ ಜಾಳಂದರದ ಮನೆಯಲ್ಲಿ ಒಬ್ಬ ಸೂಳೆಯ ಬಾಗಿಲಲ್ಲಿ 
ಯೆಂಭತ್ತುನಾಲ್ಕು ಲಕ್ಷ ಮಿಂಡಗಾಜರು (ಕಲ್ಯಾಶಾಂ; ೧೦೮-೧೬). 

[ಕಾಳ (ಎ ಕಾಲ) + ಮೇಘ] 

ಕಾಳೆಯಮ "ಕಾಲಯಮ' ನೋ. 

ಕಾಳಯುಕ್ತಿ (ನಾ). ಅರವತ್ತು ಸಂವತ್ಸರಗಳಲ್ಲಿ ಐವತ್ತೆರಡನೆ 
ಯದು: ಮತ್ತಮಾ ವರುಷವೇ ಪ್ರಭವ ... ಕಾಳಯುಕ್ತಿ.. .ಅಕ್ಷಯ 
ವೆಂದರವತ್ತು ತೆರನಾಗಿಹುದು (ವಿವೇಕ. ೩೨೧). (ಸಂ. ಕಾಲಯುಕ್ತಿ) 

ಕಾಳರಕ್ಕಸ (ನಾ). ಕಪ್ಪುಬಣ್ಣದ ರಾಕ್ಷಸ; ಕ್ರೂರ ರಾಕ್ಷಸ: 
ಮಸಿಯಂ ಪುಂಜಿಸಿದಂತುಟಪ್ಪ ತನು ನೀಳಾಂಭೋಧರಂ ದಾಡೆಗಳ್‌ 
ಪೊಸಮಿಂಚುಗ್ರವಿಲೋಚನಂ ದಿವಿಜಗೋಪಂ ಕಾರೊ ಮೇಣ್‌ ಕಾಳ 
ರಕ್ಕಸನೋ ಪೇಟಕನೆ ಬಂದು ತಾಗೆ (ಪಂಪಭಾ. ೭-೨೭); ತುರಗಾಕಾರದೆ 
ಕಾಳರೆಕ್ಕಸನೆ ಮೂಲಂ ಲೋಕ ಮಂ ನುಂಗಲೆಟ್ಟರುತಿರ್ಪಂತೆ 
(ಜಗವಿ. ೫-೪೪)- [ಕಾಳ್ಮ (ಐ ಕಾಲ) * ರಕ್ಕಸ] 

ಕಾಳರಕ್ಕಸಿ (ನಾ). ಕಪ್ಪುಬಣ್ಣದ ರಾಕ್ಷಸಿ; ಕ್ರೂರಳಾದ ರಾಕ್ಷಸಿ: 
ಕಾಳರಕೃಸಿಯ ಮಗುವ ಚಂದ್ರಸೂರ್ಯರ ಊಾಟಿಳದ ಹುರಿಯೊಳಗೆ 
ತಿರುಗಿತ್ತು (ಆದವ. ೩೨); ದೇವತೆ ನೀಂ ಬೆಸನಾರ್ಗ್ಗೆ ಮಾಣದೆ ಕರೆವೆಗೆ 
ಕಾಳರಕ್ಕಸಿ ನಾಂ (ಶ್ರಾವಕಾ. ೧೦೬-೧೯). [ಕಾಳ್ಯ (ಎ ಕಾಲ) + ರಕ್ಕಸಿ] 


26 


30 


38 


45 


ಕಾಳರಸು (ನಾ). ೧. ಕೆಟ್ಟಿರಾಜ. ೨. ಕೆಟ್ಟ ಆಡಳಿತೆ. "ಕಾಳರಸು 
ಗೆಯ್‌' ಪರಾ. [ಕಾಳ (ಆ. ಕಾಟ್‌) + ಅರಸ್ಕು] 

ಕಾಳರಸುಗೆಯ್‌ (ಕ್ರಿ). ಕೆಟ್ಟರೀತಿಯಿಂದ ಆಳು, ಅರಸೊತ್ತಿಗೆ 
ನಡೆಯಿಸು: ಕೂಳು ಇಲ್ಲದ ಬಾಳು ವೇಳೆಗಿಲ್ಲದ ಆಳು ಕಾಳರಸುಗೆಯ್ವ 
ದೊರೆತನವು ಇವು ಮೂಣಂ ಹಾಳು (ಸರ್ವಜ್ಞ. ೧೪೮೮). 

[ಕಾಳರಸು + ಕೆಯ್‌,] 

ಕಾಳೆರಾಜ "ಕಾಲರಾಜ' ನೋ. 

ಕಾಳರಾತ್ರಿ "ಕಾಲರಾತ್ರಿ? ನೋ. 

ಕಾಳವಟ್ಟಿ (ನಾ). ೧. ಕರ್ಣನ ಬಿಲ್ಲಿನ ಹೆಸರು: ದಿನಕರ ತನೂಜಂ 
. * ೬ ಕಾ[ಪಾಕಾಂ. ತಾ]ಳವಟ್ಟಿದ ಬಿಲ್ಲಂ ಕೆಂದಳದೊಳಮರೆ ನೀವಿ 
ಜೇವೊಡೆದಾಗಳ (ಪಂಪಭಾ. ೧೨-೧೩೫ ವ); ನಡೆಕೋಲ್ವರಮಂದಂಬುರ 
ದೆಡೆಯಂ ಪುಣ್ಗೂರ್ತು ಕಾಳವಟ್ಟದ ಕೊಪ್ಪಂ ಪಿಡಿದು ನೆಜಲ್ಜರ್ಕಸುತಂ 
ಗಿಡಿಗಂ ಪೊಯೆ ನೊಂದ ಭುಜಗನಿರ್ಪಂತಿರ್ದಂ (ಕಾವ್ಯಾವ. ೩೦೮). 
೨. ಖಡ್ಗಯುದ್ಧದಲ್ಲಿ ಒಂದು ವರಸೆ : ಡಂಡಶಾಸನಂ. . .ಮಗುಳ್ಳಿ ಕ್ಕಿ 
ವಟ್ಟ ಸೈಪಾರಿಸೆ ಕಂಡ ಭೂರಣದ ರೂವಿಸಿದಂ ಪೊರೆ ಕಾಳವಟ್ಟಿದಿಂ 
ಪೋರಗದಿಂದೆ ಪೊಯ್ನಂ (ಅನಂಪು. ೧೧-೬೧) ; ಕಡಿತಲೆಗಾಜರೆಲಗಲಗಿ 
ನೊಳ್‌ ಪಳಂಚೆ ತಾಗಿ ನಿರ್ಧಾತವುಪ್ಪರಂ ಕಾ[ಪಾಕಾಂ. ತಾ]ಳವಟಿ 
ಮವಿತ ಮುಳಿತಮೆಂಬ ಪಲವುಂ ತೆಅದಿಐಅಕಿವ ಬಿನ್ನಣದೊಳ್‌ ನೆಜಕಿದು 
(ಪಂರಾಮಾ. ೧೩-೫೪ ವ). [*-ಪ್ರಾ. ಕಾಲವಟ್ಟಿ. / ಸಂ. ಕಾಲಪೃಷ್ಠ) 

ಕಾಳಸ "ಕಾಳಸೆ' ನೋ. 

ಕಾಳಸಂಚು (ನಾ). ಕೆಟ್ಟಿಸಂಚು: ಪ್ರಜಾರಾಜ್ಯವೆಂಬುದು ನಾಯಕ. .. 
ಕೃತ್ರಿಮಿಗಳ ಕಾಳಸಂಚು ಪಿತೂರಿಗಳಿಗೆಚಿನ್ನದ ಗವಸಣಿಗೆಯಾಗುತ್ತದೆ. 
(ರಾಜ್ಯಶಾ. ೩೧೯). [೮ ಕಾಳ್‌] (ಆ ಕಾಟ್‌) + ಸಂಚು] 

ಕಾಳಸಂತೆ (ನಾ). ಕಪ್ಪುಪೇಟಿ; ಕಳ್ಳತನದ ವ್ಯಾಪಾರ; ಅಕ್ರಮವಾಗಿ 
ನಡೆಯಿಸುವ ಕ್ರಯ ವಿಕ್ರಯ : ಇಮ್ಮಡಿ ಮುಮ್ಮಡಿ. . ಬೆಲೆಕೊಟ್ಟು 
ಕಾಳಸಂಸೆಯಿಂದ ಸಾಮಾನುಗಳನ್ನು ದೊರಕಿಸಿಕೊಳ್ಳಲು ಜನತೆ ಮುಂದಾ 
ಯಿತು (ಕುರುಕಾ. ೧೫೦); ತಿಂಗಳಿಗೆ ಹತ್ತು ಪೌಂಡಿನಂತೆ ಉಳಿಸಿ ಒಬ್ಬ 
ಉಳಸಂತೆಯ ಪಂಜಾಬಿಯೊಬ್ಬನನ್ನು ಹಿಡಿದು ಮನೆಗೆ ಇನ್ನೂರು 
ರೂಪಾಯಿಗಳಂತೆ ಕಳಿಸುತ್ತ ಬಂದೆ (ಹೊಸಕ್ತಿ. ೨೩೪). 

[ಕಾಳೃ (ಎ ಕಾಲ) + ಸಂತೆ] 

ಕಾಳಸಂಬಡೆ (ಕ್ರಿ). ಬೆಸುಗೆಹೊಂದು; ಸೇರುವೆಯಾಗು: 
ಅಮರ್ದಪ್ಪು ಕಾಳಸಂಬಡೆದಿರೆ ಕಾಸಿ ಬೆಚ್ಚು ತೊಳೆದಂತೆ ಬೆಮರ್‌ 
ತಿಳಿದೇಟಕೆ (ಅನಂಪು. ೮-೫೨). (ಕಳಸ (೮. ಕಾಳಸೆ) * ಪಡೆ] 

ಕಾಳಸರ್ಪ "ಕಾಲಸರ್ಪ' ನ್ಫೋ. 

ಕಾಳಸೆ, ಕಳಾಸ, ಕಳಾಸು, ಕಾಳಸ್ಕ ಕಾಳಾಸ(ನಾ). ೧. ಹತ್ತುಗೆ; 
ಅಂಟಕೊಳ್ಳುವಿಕೆ; ಒಂದಾಗುವಿಕೆ; ಬೆಸುಗೆ: ಒಡನೊಡನಪ್ಪಿದರ್‌ 
ಭರದ ಕಾಳಸೆಯಂತಿರೆ ತಮ್ಮೊಳಿರ್ವರುಂ (ಕಾವ್ಯಸಾ. ೬೫೭ ಶೂದ್ರಕ) ; 
ಮಿಜುಗುವ ತೋರಹಾರಮುಮನಪ್ಪಿನ ಕಾಳಸೆಗಡ್ಡ ಮೆಂಬ ಬೇಸಜಂನೊಳೆ 
ಕಟ್ಟಲೊಲ್ಲದೆ (ಪಂಪಭಾ. ೪-೧೨೫). ೨. ಗಾಢತ್ವ; ನಿರ್ಭರತೆ : 
ಸೊಪ್ಪಡಗಿರ್ದ ಕಾದಲನ ತಳ್ಳಿನ ಕಾಳಸೆಗಾಆಕ ಪೊಕ್ಳೆ ಮೆಯ್ಕೊಪ್ಪರೆ, 
(ಲೀಲಾವ. ೧೩-೧೭) ; ಪಡೆದಮರ್ದ್ಪಿದಪ್ಪುಗಳ ಕಾಳಸೆಗಳ" ಸಮ 
ಸಂದು ವಜ್ರಲೇಪಡೊಳೆಣೆಯಾಗಿ ಪತ್ರಿ (ಸೂಕ್ತಿಸು, ೧೪-೫). ಕಳಾಸ : 
೧. ವಾಸಿ ಬೀತುದು ಛಲದನಿಲದ ಕಳಾಸ ಸೋತುದು ಕರ್ಣನಲಿ ಹಿರಿದಾಸೆ 
ಯಾಯಿತು ಕೃಷ್ಣ ಕರುಣಿಸು ಕರ್ಣನಾರೆಂದು (ಕುವ್ಯಾಕ. ೨೬-೨೫). 
೩. ಕೀಲಣೆ; ಜೋಡಣೆ: ಹಮ್ಮದಂಬೋಗಿ ಜೀವಂ ಸುಖದ 
ಜೀವ ಕಳೆಯ ಕಳಾಸದ ಕುಣಿಕೆ ಕಳಲ್ಲಿ (ಗಿರಿಕ ೭-೧೧ ವ). 


ಕಾಳಸೆಗೊಳ್‌ 


೪. [ಸಂಗೀತ] ಮೇಳವಾಗುವಿಕೆ: ಮದ್ದಳೆಯಿಂದ ಹಲವು ಕತ್ತರವ 
ಕಳಾಸವನಜಕದು ಮದ್ದಳೆಗ ಕೇಳಿಸಿ (ಭರಚ. ೧೨-೩೮) ; ಪದತಳದೊಳ್‌ 
ತಾಳಮಂ ಬೀಸರಂಚೊಗಲೀಯಡೆ ಸೆಜಕೆವಿಡಿದು ರೂಪು ನೇರು... 
ಕೈಮಆಕಿ ಕಳಾಸ ಕೂಟಮಾನಂಗಳಂ ಸಂಗಳಿಸಿ (ರಾಜಶೇ, ೫-೧೯ ವ); 
ಜತಿಲಯ ತಾಳರೀತಿ'ಗಮಕಂ ಯತತೋಪು ಕಳಾಸ ಧಾತು. . .ಸುತಾಳದ 
ಮಾರ್ಗಮೊಪ್ಪುವಂತತಿ ಚತುರತ್ವದಿಂದಭಿನಯಂಗಳನೂಹಿಸುತಾಡಿ 
ತೋಜಾದರ್‌' (ಚಿಕ್ಕದೇ. ೧೩೩). ೫. [ನಾಟ್ಯ) ನೃತ್ಯ ಗತಿಗಳಲ್ಲಿ 
ಒಂದು ಪ್ರಕಾರ: ಕಟಾಕ್ಷ ದೃಷ್ಟಿಗಳಿಂ ಕಳಾಸಮಂ ಸಸಿನೆ ತೋಲುತ್ತೆ 
(ಆರಾಚ. ಆ-೩೭) ; ಚಿಂದು ಜಕ್ಕಡಿ ಕೋಲ ಚಾರಿಗಳ್‌ ಮೊನೆಗಾಲ್‌ 
ಕಳಾಸ ಕೈನುರೆ ತಿವುಡೆ ಮಡುಹುಮುಳ್ಳ ನಿತು' ಭೇದಂಗಳಿಂ ನರ್ತಿಸುವ 
ನೃತ್ಯದಬಲಾಜನಂ (ಚೆಬಪು.೨-೨೯); ಪಾದಚಾರಿಗಳ ಲಘುಚರಣ ವಿನ್ಯಾಸ 
ದಿಂದೆಸೆವ ಕೋಪು ಕಳಾಸ ತಿರುಪುಗಳ ಬೆಡಗು ಬಿನ್ನಣದೆ ನಗಜಾಧವಂ 
ತೋಜಕಿದಂ ತಾಂಡವವನು (ಚೆಬಪು. ೫೦-೫೩). ಕೆಳಾಸು : ೩. ಕಟ್ಟಗೆ 
ಗಳನ್ನು ಜೋಡಿಸಿ ಕಡೆಯಲ್ಲಿ ಕಳಾಸು ಮಾಡಿ ಅವುಗಳಿಗೆ ಗುರುತದ ಅಂಕಿ 
ಗಳನ್ನು ಹಾಕಿಕೊಂಡು ಬಿಚ್ಚಿ (ಕೃಷಿಪ್ರ. ೧೧೦). ಕಾಳೆಸ: ೩. ರಸಮಂ 
ಭಾವಮುಮಂ ಕಾಳಸಮಂ ಕುಣಿಕೆಯುಮನಣಅಿಂದು ಕವಿಮಾರ್ಗದೊಳಂ 
ಪೊಸದೇಸೆಯ ನುಡಿಗಳೊಳಂ ಪೊಸಯಿಪ ಬಲ್ಮೆಗೆ ಚತುರ್ಮುಖಂ ಕವಿ 
ರನ್ನಂ (ಗದಾಯು. ೧-೩೯) ; ಬೀಯಗದ ಕೊಂಡಿಯಂ ಕಳಚಿ ಸಲಗೆಯ 
ತೆಗೆದು ಕಾಳಸದ ತಂಡತಂಡದ ಹಲಗೆಯಂ ಕೆಲಶ್ಕಿರಿಸಿ (ಸಿದ್ದರಾ. ೯-೧೪); 
ಕೀನಿನ ಕಲ್ಲಕರ ಚೆಲುವ ಕಾಳೆಸ(ಪಾಠಾಂ. ಕಳಸಂ]ಗಳಳವಡಲು ಮಾಡಿ 
ಬೇಗದೊಳೆನೆ. (ಸಿದ್ಧರಾ. ೯-೫೫). ಕಾಳಾಸೆ ; ೧. ಮಾಯಾವೈಸಿಕದ 
ಸಮ್ಮೋಹನದ ಕಾಳಾಸವನಜಕವರೆನ್ನನಜಕಿವರು (ಕುವ್ಯಾಭೀ. ೩-೫೮) ; 
ಶಿವಶಿವಾ ಕಾಳಾಸ ತಪ್ಪದೆ ಕಳವಿನೆಸುಗೆಯ ಚಿತ್ರ ಲೇಸೆಂದ (ತೊರರಾ. 
೪-೪-೩೫). ಜಿ, ಕಾಳೆಗತಿದಿರಾಗಿ ನಿಲ್ಲಲಾಜದೆ ಚಿಣ್ಣ ಡಾಳಕತನದೊಳೋ 
ಡುವನು ಕಾಳಾಸವ ಮಾಡಿಸೆಂದು ಬಂಧಿಸಿದ ಮರಾಳಾಸನ ಕಪಟದಲಿ 
(ಮೋಹತ. ೧೨-೫೧). ೪. ಪ್ರವ್ಯಕ್ತಯತಿಪ್ರಯೋಗತ್ವಂದ ದಿಟಿಪುಟಿವಪ್ಪ 
(ವ್ಯಕ್ತವಹ ಕಾಳಾಸ ಮನುಳ್ಳುದು) (ನೀತಿವಾ. ೩೧-೧೦) ; ಸೊಂಪಿನೊ 
ಳೊಂದಿ ಕಾಳಾಸ ಕೈಗುಡಲು . .. ಬಾರಿಸುವ ಕೊಳಲದನಿಗೆ (ಆ ನಾರ. 
೧೮೨-೮) ; ಬಾಗುಡೊಕ್ಕರೆ ವಿವರ ಕಾಳಾಸ ಕಮ್ಮ ವಣೆ ಲೋಲಂಗಿತ 
ನುತ ಶುದ್ಧೆ ಸಾಳಂಗ ಸಂಕೀರ್ಣಮಂ ... ಹಾಡಿ (ಹಚಕಾ. ೭-೬). 
೫. ಹಿಮ್ಮೆಟ್ಟುತೆ ಕಡುಸೊಗಸಂ ಕಾಳಾಸದಿನಿಡುತೆ (ಭೃಂಗೀರ.' ೧೪-೨). 
[+ ಪ್ರಾ. ಕಲಸ, ಕಲಸಿಯಾ - ವಾದ್ಮವಿಶೇಷ) 

ಕಾಳಸೆಗೊಳ್‌ (ಕ್ರಿ). ೧. ಅಂಟಕೊಳ್ಳು; ಸೇರಿಕೊಳ್ಳು ; ಹೊಂದಿ 
ಕೊಳ್ಳು ; ಬೆಸುಗೆಹೊಂದು : ರಸೆ ಪತ್ತಿತ್ತೆತ್ತಮಾಳಾಶದೊಳನಿಲಪಥಂ 
ಧಾರುಣೀಚಕ್ರದೊಳ್‌ ಕಾಳಸೆಗೊಂಡಿತ್ತೆಂಬಿನಂ ಮಂದಯಿಸಿ (ಆದಿಪು. 
೧೪-೯೫); ವತ್ರೆಯೆಂಬ ಸೃಥ್ವಿಯ ತಳದೊಳ್‌ ಕಾಳಸೆಗೊಂಡು. . .ಮೇಗೆ 
ನೀಳ್ದು... ಮನೋಹರಮಾಗಿರ್ಕುಂ ಗಜದಂತಾದ್ರಿಗಳುಂ ( ಸುಕುಮಾ. 
೧೧-೫೦ವ); ಕರ್ಪು ಕಾಳಸೆಗೊಂಡ ತಮಾಳಮಾಳೆಗಳ(ಅನಂಪು ೧-೯೦ವ). 
೨. ಕೀಲಿಸು; ಜೋಡಣೆಯಾಗು : ನುಸುಳಲ್‌ ಬಾರದು ಸಪ್ರಸಪ್ತಿಯ 
ವರೂಥಕ್ಕೆ ಂದುಮೆಂಬಂತೆ ಕಾಳಸೆಗೊಂಡಾಗಸದೊಳ್‌ ... ಕನಕಕೋಟಾ 
ಮಂಡಲಂ ರಂಜಿಕುಂ (ಜಗವಿ. ೯-೯೪). [ಕಾಳಸೆ4 ಕೊಳ್‌] 

ಕಾಳಸ್ಕಂಧ "ಕಾಲಸ್ಕಂಧ' ನೋ. 

ಕಾಳಹಸ್ತ (ನಾ). ಯಮನ ಕೈ; ಮೃತ್ಯುವಿನ ಹಸ್ತ : ಕುರುಕುಲ 
ಜೀವಾಕರ್ಷಣ ಪರಿಣತಮಿದಸೆ ಕಾಳಹಸ್ತ ಮಲ್ಲದೆ. , .ಕೇಶಹಸ್ತ ಮಕ್ಕುಮೆ 
(ಗವಾಯು. ೧-೬೭); ಕಾಳಹಸ್ತದಿನವಳ ಕುಟಲತೆಯ ಕೇಶ ಹಸ್ತ ವನಿಳ್ತು 
ಕಲ್ಪೆಲಕೆ ಕುಕ್ಳಿದನ್‌ (ಶ್ರೀರಾಮಾ, ೧೧೨-೨೬). [ಳಾಳ್ಯ(- ಕಾಲ) ಹಸ್ತ] | 


೧೭೮೬ 


20 


25 


90 


95 


40 


43 


ಕಾಳಾಂಬುವಾಣ 


ಕಾಳೆಹೊಗೆ (ನಾ). ಒಂದು ಬಗೆಯ ಮೂಲಿಕೆ: "ಕನಕ - ಉನ್ಮತ್ತ, 
ಯಲಹುರಿ . .. ಕಾಳಹೊಗೆಗಿ (ಓಷಧಿ. ೨೦). (2) 

ಕಾಳಾಂಚಿ "ಕಾಣಾಚಿ' ನೋ. 

ಕಾಳಾಂಜನ "ಕಾಲಾಂಜನ' ನೋ. 

ಕಾಳಾಂಜನಿ (ನಾ). ಒಂದು ಮೂಲಿಕೆಯ ಹೆಸರು: “ನೀಲಾಂಜನೀ- 
ಕಾಳಾಂಜನಿ? (ಓಸಧಿ. ೮೮). [?) 

ಕಾಳಾಂಜಿ, "ಕಾಣಾಚಿ? ನೋ. 

ಕಾಳಾಂಜ್ಞಿ, ಕಾಳಂಜಿ (ನಾ). ೧. ಪನ್ನೀರಿನ ಪಾತ್ರೆ; ಸುಗಂಧದ 
ರಸಪಾತ್ರೆ : *ರಸಪಾತ್ರೆಯೆನೆ ಕಾಳಾಂಜಿಯಕ್ಕುಂ? (ಮಂಗರಾ 
೭೯-೪) ; ರಂಜಿಪ ರನ್ನಗನ್ನಡಿ ರನ್ನವೆಸದ ಕಾಳಾಂಜಿ ಕರ್ಪೂರಕರಂಡ 
ಮಂಜುಳ ಗಂಧೋದಕವಿಡಿದವರ್ಗಳು . , . ಎಯ್ದಿದರು (ಮೋಹತ. 
೨೪-೧೦); ಕರಗಳಾಳಾಂಜಿ ಕೈಪಿಡಿ ಬಾಸಣಿಗೆ ಬಂಧುರದಾಲವಟ್ಟಿ 
ಚಾಮರದ... ನಾರಿಯರೈದಿದರು (ಕಂನವಿ. ೯-೭೮). ೨. ಉಗುಳುವ 
ಪಾತ್ರೆ; ಪೀಕದಾನಿ: “ಡವಕೆ ಕಾಳಾಂಜಿ* (ಶಮದ. ಪರಿ. ೨); 
ಭಾಳಾಕ್ಷನ ವೈರಿಯ ಊಳಿಗದವರಿಂದ ಪಿಡಿದ ಕಾಳಾಂಜಿಯವೊಲುಬಾಣದ 

_ ಕುಸುಮಸಂಜಾಳಗಳಿರುತಿಹವಲ್ಲಿ(ಆಂಜಚ.೨-೯೫); ಚಾಮರದ ದರ್ಪಣದ 
ಕಾಳಾಂಜಿಯ ನೆರವಿಗಳ್‌ ಸಹಿತ ಪುಸ್ಪಕವೇಜ* (ಲಶಿಚಿಂ. ೧೩-೭); 
ಕರಗ ಕಾಳಾಂಜಿ (ಬಸಪು. ೧೨-೯) ; ಚಾಮರ ಸೀಗುರಿಯ ಕನ್ನಡಿಯ 
ಕಾಳಂಜಿಯ ಸುಗಂಧದ ಹಡಪದಬಲೆಯರು (ತೊರರಾ. ೧-೧೪-೨೧) ; 
ಅವರುಗುಳ್ವ ಕಾಳಾಂಜಿಗೆ ನಮಸ್ಕರಿಸುವೆಂ (ಏಕೊ €ಪು. ೧-೧೬). 
ಕಾಳೆಂಜಿ : ೧. ಸಂಚಾಮೃತವ ನೀಡುವುದಿಲ್ಲಿ ನಿನಗೆ ಕಂಚು. . .ಕಾಳಂ 
ಚಿ[ನಾಕಾಂ. ದಿ]ಯ ಹಿಡಿದಿಹರಲ್ಲಿ (ಪುರಂದ. ೩-೧೩೬-೮). ೨. *ಕಾಳಂಜಿ 
ಹೀಕೆತಾನಿ? (ಕಶರ. ೨೨) , ಕಾಳಂಜಿಯ ಹಿಡಿವೆ ಶ್ರೀನಿವಾಸಾ (ಪ್ರಸಕೀ. 
೧೭-೨) ; ವೀಳ್ಯದ ಮಡುಪು ಕಾಳಂಜಿಸಿಡಿದು (ನನಮೋ. ೧೦-೧೭). 

[ದೇ. |! ತಮಿ. ಮಲ. ಕಾಳಾಣಇಸ್ತಿ ; ತೆಲು. ಕಾಳಾಂಜಿ] 

ಕಾಳಾಂಜಿಗೆ (ನಾ). - ಕಾಳಾಂಜ್ಲಿ ೧: ಕುಡಿನೀರು ವೀಳ್ಯ ಕಾಳಾಂಜಿಗೆ 
ಚಮರ . .. ಬಿಜೃಣವ ಪಿಡದೆಡಬಲದೆ ನಿಂದಿರೆ ಮಿಂಡಿವೆಂಗಳು 
(ಮೋಹತ. ೨೭-೯). [ಆ ಕಾಳಾಂಜಿ] 

ಕಾಳಾಂಜಿನಿಡಿ, ಕಾಳಂಜಿವಿಡಿ (ಕ್ರಿ). ಕಾಳಂಜಿಯನ್ನು ಹಿಡಿ: ನಿರುತಿ 
ಕಾಳಾಂಜಿವಿಡಿಯೆ ಸುರಪಂ ರನ್ನಗನ್ನಡಿಯನು ಹಿಡಿಯೆ ( ಡಿಬಪು. ೨-೩೧). 
ಕಾಳಂಜಿವಿಡಿ: ಚಾಮರವನರ್ಕೇಂದು ಢಾಳಿಸಲ್‌ ಕರ್ಬರಂ ಪ್ರೇಮದಿಂ 
ಕಾಳಂಜಿವಿಡಿದಿರಲ್‌ (ಸಿದ್ದಕಾ. ೧-೩೦). [ಕಾಳಾಂಜ್ಮಿ + ಪಿಡಿ] 

ಕಾಳಾಂಜಿಸೊಪ್ಪು (ನಾಸ. ಒಂದು ಬಗೆಯ ಸೊಪ್ಪು: “ಕೃಷ್ಣಾ 
ಜನಿ :-ಕಾಳಾಂಜಿಸೊಪ್ಪು? (ಓಷಧಿ. ೩೯). ([ಕಾಳಾಂಜ್ಯಿ*- ಸೊಪ್ಪು) 

ಕಾಳಾಂದರ (ನಾ). (7?) : ಬಾಲಕುಮಾರ ಪ್ರೌಢವಿಭಾಗದಲ್ಲಿ ಕಾಳಂ 
ಪೊಕ್ಳಿತ್ತು. ಕಾಳಾಂದರ [ಪಾಠಾಂ. ಕಾಳಂದರ, ಕಳಾಂದರ, ಉಳಿಂದರ] 
ದಿಂದತ್ತತ್ತ ಲಾರು ಬಲ್ಲರೊ (ಚನ್ನವ. ಕ. ೧೦೭೬). "ಕಾಳಿಂದರ' ಪರಾ. 

[ಆ ಕಾಲಾಂತರ?) 

ಕಾಳಾಂಧಕಾರ (ನಾ). ಕಪ್ಪುಕತ್ತಲೆ; ಕಗ್ಗ ತ್ತಲೆ: ಶೂನ್ಯ ವರ್ತಿ 
ಸುತ್ತಿದ್ದಿತ್ತೊಂದು ಕೆಲವು ಕಾಲ. ಅದು ತೊಡೆದು ಹೋಯಿತ್ತು. ಬಳಿಕ 
ಕಾಳಾಂಧಕಾರ [ಸಾಕಾಂ. ಧರೆ] ವರ್ತಿಸುತ್ತಿದ್ದಿತ್ತೊಂದು ಕೆಲವು ಕಾಲ 

* ಬಳಿಕ ಮಹಾಪ್ರಕಾಶದ ಬೆಳಗು (ಅವಚಂ. ೧೪೩-೬೫೪). 
[ಕಾಳ (ಎ ಕಾಲ) * ಅಂಧಕಾರ] 

ಕಾಳಾಂಬುವಾಹ (ನಾ). ಕರಿಯ ಮೋಡ; ಕಪ್ಪು ಮೋಡ: 
ಅಬ್ದವಿಕಾಸಪ್ರವಣಾತಪಮಂ ಕಾಳಾಂಬುವಾಹಮೊರ್ಮೊದಲೆ ಕಳೆವ 
ಕೆಆದಿಂ (ಶಾಂತಿಪು. ೧೧-೨೨). [ಕಾಳ್ಯ (ದ ಕಾಲ) * ಅಂಬುವಾಹ] 


ಕಾಳಾಕಳು 


ಕಾಳಾಕಳು (ನಾ). ಕಪ್ಪುಬಣ್ಣದ ಹಸು: ಆಕಳುಗಳಲ್ಲಿ ಕಾಳಾಕಳು 

ಒಳ್ಳೆಯದು (ಹೊನುಗ. ೧೫೫). 
[ಕುಳ್ಳ (ವ ಕಾಲ) + ಆಕಳು (೮ ಆಕರ೯)] 

ಕಾಳಾಗರು "ಕಾಲಾಗುರು' ನೋ. 

ಕಾಳಾಗಿಸು (ಕ್ರಿ). ಕೆಡಿಸು, ಹಾಳುಮಾಡು : ಕೀಳಾಳ್ಗಳ ದುರಾಶೆ 
ದುರಾಲೋಚನೆ ದ್ರೋಹಗಳ ನಾರುವ ಕಸದಲ್ಲಿ ಕಾಳಾಗಿಸಿ 
(ಬಿಟ್ಟಅ. ೬೦-೨೧). [ಕಾಳಾಗು (೮. ಕಾಯಾಗು) * -ಇಸ್ಕು] 

ಕಾಳಾಗು "ಕಾಲಾಗು' ನೋ. 

ಕಾಳಾಗುರು "ಕಾಲಾಗುರು' ನೋ. 

ಕಾಳಇಗ್ನಿ "ಕಾಲಾಗ್ನಿ' ನೋ, 

ಕಾಳಾಗ್ನಿರುದ್ರ "ಕಾಲಾಗ್ನಿರುದ್ರ' ನೋ. 

ಕಾಳಾಡು (ನಾ). ಕಾಡಿನಲ್ಲಿರುವ ಆಡು; ಅಡವಿ ಮೇಕೆ: ಮೂರು 
ಸುರಿಯ ಕುಡಿದು ಅಡಗಿಸಿದವನೆನ್ನ ಗುರುವು ಕಾಳಾಡ ಕಣ್ಣ ಕಿತ್ತು 
ಯೆರಳೆಯ ತಿರುಳ ತಿಂದು ದಿನವ ಕಳಿದುಳಿದವನೆನ್ನ ಗುರುವು ( ಮಧುವ. 
೩೧-೨೦), ಕಾಳಾಡಿನ ಹಾಲ ಕಂಬಳಿಯ ಕುಜ ಕುಡಿಯಿತ್ತು 

[ಕಾಳು (ಆ ಕಾಲ್‌) * ಆಡ್ಮು) 

ಕಾಳಾಪಾಣಿ "ಕಾಲಾಪಾನಿ' ನೋ. 

ಕಾಳಾಮುಖ (ನಾ). ೧. ಶೈವಧರ್ಮದ ಒಂದು ಪಂಥ, --ಸಂಪ್ರ 
ಬಾಯ: ಕಾಳಾಮುಖ ತಪೋಧನ ಸಕಲ ಕಳಾ ರಕ್ಷು ಪ್ರನೀಣರ್‌ 
(ಸೌಇಇ. ೪1, ೫೭೧-೨೨; 1070) ; ಕೆಲಬರಾ ಪಾಶುಪತರಾ ಕೆಲರು 
ಶೈವರಾ ಕೆಲಬರಾ ಕಾಳಾಮುಖದ ಮಹೇಶ್ವರರು (ವೀಶೈಪು. ೨-೮-೧೭); 
ಪಾಶುಪತ, ಕಾಳಾಮುಖ;,' ಲಕುಲೀಶ. . . ಇವೇ ಮೊದಲಾದವು ಶಿವ 
ಭಕ್ತಿಪಂಥದ ಮುಖ್ಯ ಪ್ರಭೇದಗಳು (ಭಾರದ. ೩೦೬). ೨. ಕಾಳಾಮುಖ 
ಪಂಥಕ್ಕೆ ಸೇರಿದವನು: ಭುಜಂಗವಳಿ ಕಾಳಾಮುಖಂ ನೈಷ್ಠಿಕ 
ತಪೋಧನನೆ ನಡೆಯಿಸುವ (ಕಇಆ. ೨೨-೭-೩೭; 1083) ; ಗವಆೇಶ್ವರ 
ದಲ್ಲಿ ಶಿವನೆ ಕಾಳಾಮುಖನಾಗವತರಿಸಿದನಿನ್ನೆಂಬಂತಿಹಲಿ (ಸೌಇಇ. ೫%, 
೫೭-೧೯; 1064) ; ಶೈವ ಸೈವೆಜಗಾದ ಪಾಶುಪತಿ ಪ ದವನಜಕಿಯ 
ಕಾಳಾಮುಖ ಕಂಗೆಟ್ಟಿ ಮಹಾಪ್ರತಿ ಮದವೇಜಕದ (ಚೆನ್ನಸಾ. ೧೭೬); 
ಲಾಕುಳ ಅಥವಾ ಪಾಶುಪತರಿಗೆ ಕಾಳಾಮುಖರೆಂಬ ಹೆಸರೂ ಇದೆ 
( ಕರಿಅ. ೧೨೮). [?] 

ಕಾಳಾಯಸ "ಕಾಲಾಯಸ' ನೋ. 

ಕಾಳಾಸ "ಕಾಳಸೆ' ನೋ. 

ಕಣಳಾಸಿಸು (ಕ್ರಿ). ಹೊಂದಿಸು; ಸೇರಿಸು: ಆ ಸುಷುಮ್ನಾನಾಡಿಯಲಿ 
ಕಳಾಸಿ [ಪಾಂ90. .ಶಿ]ಸಿದ ಪವನನ ಸಮಾಧಿವಿಳಾಸನೆಸೆದನು 

[ಕಾಳಾಸ (4 ಕಾಳಸೆ) 1 -ಇಸ್ಕು] 


(ಕಲ್ಯಾಶಾಂ. ೧೦೬-೧೩). 


(ಉುವ್ಯಾದ್ರೊ. ೧೮-೬೯). 
ಕಾಳಾಹಿ "ಕಾಲಾಹಿ' ನೋ, 
ಕಾಳಾಹಿವೇಣಿ (ನಾ). ೧. ಕರಿಯ ಹಾವಿನಂತಿರುವ ಜಡೆ; 

ಕರಿನಾಗನಂತಿರುವ ಹೆರಳು. ೨. ಕರಿಯ ನಾಗನಂತಿರುವ ಜಡೆ 

ಯುಳ್ಳವಳು : ವಾಣಿಯ ಪರಮ ಕಲ್ಯಾಣಿಯ ಕಾಳಾಹಿವೇಣಿಯ 

(ಟಾಗಕು,. ೧೭ ಪೀಠಿಕೆ); ಕಾಳಾಹಿವೇಣಿ ಪದ್ಮಾವತಿಯ ಸಂಗದೊಳು 

ಬಇಳುವಂತೊಂದುದಿನ ಮಾಡೆನಲ್ಕೆ (ಪ್ರೌಢರಾ. ೪-೧೮) ; ಕಲಕೀರೆ 

ಮಣಿಯರ್‌ ಕಾಳಾಹಿವೇಣಿಯರ್‌ (ಜೈಮಿಭಾ. ೩೦-೩). 

[ಕಾಳಾಹಿ (ಐ ಕಾಲಾಹಿ) * ವೇಣಿ] 
ಕಾಳಿ, (ನಾ). ಆತುರ; ಕಾತರ: (8). (1) 
ಕಾಳ್ಕಿ "ಕಾಲಿ' ನೋ. 
ಕಾಳಿಂಗ "ಕಾಲಿಂಗ' ನೋ. 


೧೭೮೭ 


45 


ಕಾಳಿಯಣ 
ಣು 


ಕಾಳಿಂಗನಾಗರ (ನಾ). ಕೃಷ್ಣ ಸರ್ಪ; ಕಪ್ಪುಬಣ್ಣದ ನಾಗರ 

ಹಾವು. "ಕಾಳಿಂಗನಾಗರ ಸೋಲೆ' ಪರಾ. 
[ಕಾಳಿಂಗ (ಐಕಾಲಿಂಗ) 4+ ನಾಗರ] 

ಕಾಳಿಂಗನಾಗರಸೋಲೆ (ನಾ). ಕರಿಯ ನಾಗರಹಾವಿನ ಪೊರೆ: 
ರಸಾಂಜನ, ನೀಲಾಂಜನ, ಕೋಸ್ಕ, ಶ್ರೀಗಂಧ, ರಕ್ತಚಂದನ, ಪೀತ 
ರೋಹಿಣಿ, ಹಿಪ್ಪಲಿ, ಕಾಳಿಂಗನಾಗರಸೋಲೆ-ಈ ಎಂಟು ಪ್ರತ್ಯೇಕ 
೨ ವರಹ ತೂಕ (ವೈದ್ಯಸಾ. 11, ೮೩). [ಕಾಳಿಂಗನಾಗರ 4 ಸೋಲೆ] 

ಕಾಳಿಂದರ (ನಾ). (?): ಅ ಎಂದಾಲಿಸುತಿರ್ದ ಬಾಲಕುಮಾರ 
ಪ್ರಹುಢವಿಗಂಧದಲ್ಲಿ ಉಳಿಂದರ ಪೊಕ್ಕು ಆ ಕಾಳಿಂ [ಪಾಲಾಂ. ಳಾಂ)ದರ 
ದಿಂದತ್ತ ಲಾರು ಬಲ್ಲರೊ (ಚನ್ನವ. ೮೬-೭). "ಕಾಲಾಂದರ? ಪರಾ. [1] 

ಕಾಳಿಂದಿ "ಕಾಲಿಂದಿ' ನೋ. 

ಕಾಳಿಂದಿವೈರಿ "ಕಾಲಿಂದಿವೈರಿ' ನೋ. 

ಕಾಳಿಂದಿಸಹಜಾತ "ಕಾಲಿಂದಿಸಹಜಾತ್ಮ' ನೋ. 

ಕಾಳಿಂದೀಕರ್ಷಣ "ಕಾಲಿಂದೀಕರ್ಷಣ್ಕ್ಯ' ನೋ. 

ಕಾಳಿಂದೀಸೋದರೆ "ಕಾಲಿಂದೀಸೋದರ' ನೋ. 

ಕಾಳಿಕ (ನಾ). ಇ ಕಾಲಿಕೆ: ಚಂದ್ರನ ಕಳಂಕು ತನ್ನ ಪರಿಪೂರ್ಣ 
ಬೆಳಗಿನ ಕಳೆಯಿಂದ ತನ್ನಲ್ಲಿಯೇ ಕಾಳಿಕವ ಕಾಣಿಸಿಕೊಂಬಂತೆ 
(ಸರ್ವವ. ೧೨೪-೬೫೨). [< ಸಂ. ಕಾಲಿಕಾ] 

ಕಾಳಿಕೆ "ಕಾಲಿಕೆ' ನೋ. 

ಉಳಿಕೆಗಾಯಿ (ಕ್ರಿ). ನೆತ್ತರನ್ನು ಕಕ್ಕು; ರಕ್ತ್ಷಕಾರು: ರಾವುತರ್‌ 
ತರತರದ ಕೈಖಡ್ಗವೆರಸಿಬೀಳೆ ಮೇಗೆ ರಥಿಕಾಳಿ ಕಾಳಿಕೆಗಾ [ಪಾಠಾಂ. 
ಉಾಸಜಕಿ ಜೀವನಂಬೋಗಿ (ಚಿಬಷ್ಟು. ೩೨-೭). 

[ಕಾಳಿಕೆ (ಎ ಕಾಲಿಕೆ) * ಕಾಣು (ಆ ಕಾಜತ್‌)) 

ಕಾಳಿಗೆ (ನಾ). ಕರಿಯ ನಾಗ; ಕಾಳಿಂಗ ಸರ್ಪ: ಹಸಿದ ಹುಲಿಯ 

ಕಾಳ್ಗರಡಿಯ ವಿಸವನುಗುಳ್ವ ಕಾಳಿಗನ (ಶ್ರೀಪಾಲ. ೫-೯೧). 
[ಆ ಸಂ. ಕಾಲಿಂಗ] 

ಕಾಳಿಗನಾಗೆ (ನಾ). - ಕಾಳಿಗೆ: ಕಾಳಿಗನಾಗನಂ ನಗುವ ಕೈಯಿಂ... 
ಹರ್ಷಜನಕೆಂ ತಾನಾಯ್ತೊ ವನ್ಮದ್ವಿಪಂ (ಪಂರಾಮಾ- ೪-೧೧೯) ; ಕಾಳಿಗ 
ನಾಗನಂತೆ ಮುಡಿ ಬಂದುದು ತುಂಗಕಟೀತಟಿಂಬರಂ (ಅರ್ಥನೇ. ೧-೯೮). 

[ಕಾಳಿಗ + ನಾಗ) 

ಕಾಳಿಜ "ಕಲಿಜ' ನೋ. 

ಕಾಳಿಜಿ "ಕಲಿಜ' ನೋ. 

ಕಾಳಿಡಿ (ಕ್ರಿ). ಕಾಳುತುಂಬು; ಕಾಳುಕೂಡು: ಗಾಳಿಯಿಂದ 
ತಲೆಯನ್ನ ಲ್ಲಾಡಿಸುವ ಕಾಳಿಡಿದ ಕಾಂಚನವರ್ಣದ ತೆನೆಗಳನ್ನು ಮೆಲ್ಲನೆ 
ಮುತ್ತಿಟ್ಟು . . . ವಿಕಾಸಗೊಳಿಸುವ ಕಿರಣಗಳೂ ನಿನ್ನವೇ ಅಲ್ಲವೆ 
(ಜ್ಯೋತಿರ್ವಿ. ೮೨). [ಕಾಳ್ಕು (ಆ ಕಾರ್ಲ) + ಇಡಿ] 

ಕಾಳಿನಾಥ (ನಾ). ಕಾಳಿಯ ಪತಿ; ಶಿವ: ಲೋಲನಾಗಿ ಸುನಾದದಿಂ 
ಶ್ರೀಕಾಳಿನಾಥನು ಮೆಚ್ಚಿ. . . ಕನಕಾಸನವನತಿವಿಭವದಿಂ ಕೊಡಲು 
(ಬಸಪು. ೫೦-೧೫). [€ ಸಂ. ಕಾಲೀನಾಥ] 

ಕಾಳಿಮ "ಕಾಲಿಮೆ' ನೋ. 

ಕಾಳಿಮೆ "ಕಾಲಿಮೆ' ನೋ. 

ಕಾಳಿಯ (ನಾ). ಒಂದು ಸರ್ಪದ ಹೆಸರು. " ಕಾಳಿಯಮಡು', 
"ಕಂಳಿಯಮಥನ?' ಪರಾ. [ಆ ಸಂ. ಕಾಲಿಯ] 

ಕಾಳಿಯಣ್ಣ (ನಾ). ಒಬ್ಬಾತನ ಹೆಸರು: ಗಾವುಣ್ಣ ಕಾಳಿಯಣ್ಣಜಕ್ಗೆ 
ಮೂಗಣ್ಣುಗಜ್ಜಲಕ್ಕೆ (ಎಕ. 2೭11, ಸಿರಾ. ೩೬-೧೪ ; 948), 

(ಕಾಳಿ? * ಅಣ್ಣ] 
113 


ಕಾಳಿಯಮಡು 


ಕಾಳಿಯೆಮಡು (ನಾ). ಕಾಳಿಯಸರ್ಪ ವಾಸವಾಗಿದ್ದ ಯಮುನಾ 
ನದಿಯ ಮಡು: ಕಾಳಿಯಮಡುವ ಕಲಕಿದ ಕಾರಣ ಕಾಲು ನೊಂದಿತೆ 
ನಿನಗೆ ರಂಗಯ್ಯ (ಪುರಂದ. ೩-೪-೩). [ಕಾಳಿಯ * ಮಡು] 

ಕಾಳಿಯಮಥನ (ನಾ). ಕಾಳಿಯ ಸರ್ಪವನ್ನು ಮರ್ದಿಸಿದವನು; 
ಕೃಷ್ಣ : ಕಮಲದಳನಯನ ಕಾಳಿಯಮಥನ , . . ಕಾವುದೆಂದು 
(ಜೈಮಿಭಾ. ೫-೮). [ಕಾಳಿಯ -- ಮಥನ] 

ಕಾಳಿಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : “(ಮು)ಮೇಚಕ ;- 
ಕಾಳಿಸೊಪ್ಪು (ಓಷಧಿ. ೧೧೫). [ಕಾಳ್ಯಿ (ಎ ಕಾಲಿ) + ಸೊಪ್ಪು) 

ಕಾಳು "ಕಾಟ್‌? ನೋ. 

ಕಾಳು "ಕಾಟ್ಟ್‌' ನೋ. 

ಕಾಳು "ಕಾಟಾ ನೋ. 

ಕಣಳುಕ (ನಾ). (೦: ಶಸ್ತ್ರಪಾಷಾಣಾಯುಧಾದಿ ವರ್ಷ ವಿಸಾಗ್ನಿ 
ಕಾಳುಕಾದಿ ಪರಘಾತಮುಂ (ಅಜಿಪು. ೫-೯೩ ವ). [ಆ ಸಂ. ಕಾಲಕ?] 

ಕಾಳುಕಡಿ "ಕಾಳುಕಡ್ಡಿ ನೋ. 

ಕಾಳುಕಡ್ಡಿ, ಕಾಳುಕಡಿ (ನಾ). ಧಾನ್ಯ ಮತ್ತು ಹುಲ್ಲು: ಕಾಳುಕಡ್ಡಿಯ 
ತಿಂದ ದನಗಳ ಕೂಳಿಗೋಸುಗ ಮಾರಲೇನ್‌ (ಕಎಪು. ೧೮) ; ಗೌಡನಿಂದ 
ಸ್ವಲ್ಪ ಕಾಳುಕಡ್ಡಿ ಸಿಗುತ್ತಿತ್ತು (ನಾವೋಲೀ. ೨೦೮). ಕಾಳುಕಡಿ: 
ಬಿದ್ದಿರುವ ಕಾಳುಕಡಿಗಳನ್ನು ಆರಿಸಿಕೊಂಡು ತಿನ್ನುತ್ತದೆ (ಮುಂಬಯಿ. 
೨-೧೨) ; ಮನೆಗಳಲಿ ಕೊಡಲು ಕಾಳುಕಡಿ ಕಡಿಮೆಯಾಯಿತು 
(ನವರಾ. 11, ೨೬); ಉಳಿದೆ ಹಾಳುಬಾಯಿಗಳಿಗೆ ಕಾಳುಕಡಿ ಯು 
ಹುಟ್ಟಿಲಿಲ್ಲ (ನಾದಲೀ. ೩೨-೧೯). [ಕಾಳು (ಆ ಕಾಯ್‌) + ಕಡ್ಡಿ] 

ಕಾಳುಕಾಳು "ಕಾಳ್ಳಾಳ್‌? ನೋ. 

ಕಾಳುಕಿಚ್ಚು "ಕಾಲ್ಫರ್ಚು' ನೋ. 

ಕಾಳುಗೆ (ನಾ). ಕೇಡಿಗ; ಕೆಟ್ಟಿವನು; ನೀಚ: ಸುರಾಸುರ ಮಾನವ 
ಗಿದಜ್‌ಂದೆವಾಳಿಸಿ ತಾಳ ಗಡ ಯ ನಿನಗಿದೆ ಹೇಳಲದೆ (ಯೋಗಾಣಂವಿ 
೩-೪); ಹಾಳುಗನಾಂ ಕಾಳುಗನಾಂ ಕೀಳುಗನಾಂ ಏಳು ಬೇಲಿಯಂ 
ಕಳಿದವನಾಂ (ಶಂಕಕಂ. ೧೦೨). [ಕಾಳ್ಕು (ಆ ಕಾಟ್‌) + ಗ್ಯ) 

ಕಾಳುಗಟ್ಟು (ಕ್ರಿ). ಕಾಳಿನಂತೆ ಗಟ್ಟಿಯಾಗು; ಹಳುಕು ಆಗು: 
ಉಪ್ಪನ್ನು ಕಡಾಯಿಯಲ್ಲಿ ಸೇರಿಸಿ ಕಾವನ್ನು ಏರಿಸಿ ಕುದಿಸುತ್ತಾರೆ. 
ಆಗ ಸಾಬೂನು ಕಾಳುಗಟ್ಟುತ್ತ ಬರುವುದು (ಬಾಲಪ್ರ. 111, ೧೪೯೧). 

[ಕಾಳ್ಕು (ಆ ಕಾಟ್‌) ೬ ಕಟ್ಟು] 

ಕಾಳುಗತ್ತಿ (ನಾ). ಕ್ರೂರವಾದ ಖಡ್ಗ (?): ಆಳ ಸಂಹರಿಸುತ್ತ 

ರಾಕ್ಷಸ ಕಾಳುಗತ್ತಿಯ ತಿರುಹಿಯಿಡಲು (ಸಂಭನ. ೭-೪೨). 
[ಕಾಳು (ಆ ಕಾಯ್‌) * ಕತ್ತಿ] 

ಕಾಳುಗಿಚ್ಚು " ಕಾಟಾ ಚ್ಚು? ನೋ. 
ಕಾಳುಗುಂಟಿಣಿ (ನಾ). ದುಷ್ಟ ಕುಂಟಣಿ: ಬೊಮ್ಮನನಾದೊಡಂ 
ಮರುಳಿಮಾಡುವ OE ಕಾಡದಿರ್ಪರೇ 
(ಸೂಕ್ತಿಸು ೮-೩೭೬). [ಕಾಳು (ಆ ಕಾಟ್‌) * ಕುಂಟಣಿ] 

ಕಾಳುಗುಆಕಕೆ (ನಾ). ಕಾಡುಹಳ್ಳಿ ; ಕುಗ್ರಾಮ: ಕಲಿಯುಗದೊಳಗೆ 


೧೭೬೮೮ 


15 


20 


2) 


30 


33 


ಉಪದೇಶವ ಮಾಡುವ ಕಾಳುಗುಆಾಕೆ ಮಕ್ಕಳನೇನೆಂಬೆ ಗುಹೇಶ್ವರ |40 


(ಅವಚಂ. ೭೨-೩೧೮). (ಕಾಳು, (೮ ಕಾಲ) * ಕುಜಕಿಕೆ) 
ಕಾಳುಗೆಡು (ಕ್ರಿ). ೧. ಕೆಟ್ಟುಹೋಗು ; ಹಾಳಾಗು ; ನಾಶವಾಗು: 
ಪುಲುಂಬ ಹಂಸವನು ಹೋಲಬಲ್ಲನೆ ಯೋಗಿ ಮೇಲಣ ಪದವನಣಜಕಿ 
ಯದಿರೆ ಗಿಳಿಯೋದಿ ಕಾಳುಗೆಟ್ಟಿಂತೆ (ಸರ್ವಜ್ಞ. ೫೭೦). 
[ಕಾಳು (ಆ ಕಾಟ್‌) + ಕೆಡ್ಡು] 
ಕಾಳುಗೆಡೆ "ಕಾಟಕ್ಸಿಡೆ' ನೋ, 


"ಕಾಳುನುಡಿ, (ನಾ). 


| ಕಾಳುಮುಂಡೆ (ನಾ). ನೀಚ ಸ್ತ್ರೀ; 


ಕಾಳುಮುಂಡೆ 


ಕಾಳುಗೆಲಸೆ "ಕಾಳ್ಗೆಲಸ? ನೋ. 
ಕಾಳುಗೊಡವಿ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೨೫-೪೭೩). 
[ಕಾಳ್ಕು (ಆ ಕಾರ್‌) + ಗೊಡವಿ] 
ಕಾಳುಗೊಳ್‌ (ಕ್ರಿ). ಕಾಡುಪಾಲಾಗಿಸು ; ನಾಶಪಡಿಸು (): 
ಶೈಲಶಿಖರದೊಳುಳ್ಳ ದೊರೆಗಳ ಕಾಳುಗೊಳೆ ಬಳಿಕುತ್ತರದಿ [ಪಾಠಾಂ. 
ತಾಳು ಬಾಗಿಲ ಕುತ್ತದಲಿ] ಕಾಲಾಳು ಹೊಕ್ಕುದು (ಕುವ್ಯಾ ಸ. ಓರಿಇ. 
೭-೩೮). [ಕಾಳ್ಕು (ಆ `ಕಾರ್ಲ) * ಕೊಳ್ಳ್‌) 
ಕಾಳುತನ "ಕಾಳ್ಕನ' ನೋ. 
ಕಾಳುದೇಹ (ನಾ). ಕೆಟ್ಟದೇಹ; ಹೀ ನಾದ ಶರೀರ: ಕಾಳುದೇಹ 
ದೊಳಗೊಂದು ಕೀಳು ಜೀವ ಹುಟ್ಟ: ನಿ ಆಪ್ಮಾಯನವಡಗದು, 
ಸಂದೇಹ ಹಿಂಗದು (ಶೂನ್ಯ ಸಂ. ೨೬೩-೧೭). 
[ಕಾಳು (ಆ ಕಾಲ್‌) 4 ದೇಹ] 
ಕಾಳುದೊತ್ತು (ನಾ). ಕೆಟ್ಟದಾಸಿ; ನೀಚ ತೊತ್ತು : ಕಷ್ಟವ ಬಗೆದ 
ಕೈಕೆಯ ಕಾಳುದೊತ್ತಿರ ಜಗಳದಲಿ ಹೊಯ್ಯುವೆನು ಬಾಯನು 
(ತೊರರಾ. ೨-೩-೯). [ಕಾಳು (ಆ ಕಾರ್ಮ್‌) * ತೊತ್ತು (ಆ ತೊಟ್ಟು)] 
ಕೆಟ್ಟಮಾತನಾಡು; ಸುಳ್ಳಾಡು; ಸುಳ್ಳು 
ಹೇಳು: ಕ್ರೀರಮಂ ಸೇವಿಸುವನೇ ಮದನಾರಿಯೆಂದುಂ ಕಾಳು ನುಡಿದೆ 
ವಿಕಾರಿ ತರುವಲಿ ನೀನೆ ಕುಡಿದೆಯೊ ನಿನ್ನ ಸಂಗಡದ ವಾರಿಗೆಯ ಮಕ್ಕಳಿಗೆ 
ಕೊಟ್ಟೆ ಯೊ (ಬಸಪು. ೧೪-೨೬). [ಕಾಳು * (ಆ ಕಾಬ್‌) + ನುಡಿ] 
ಕಾಳುನುಡ್ಮಿ "ಕಾಳ್ನುಡಿ' ನೋ. ಕ 
ಕಾಳುಬೇಡ (ನಾ). ಅಡವಿಯ ಬೇಡ; ಹೀನನಾದ ವ್ಯಾಧ: 
ಕಾಳುಬೇಡನೊಂದು ಕಪಿಯ ಕಾಯ್ದು ಕಾಯ್ದು ಕಣ್ಣುಗೆಟ್ಟು 
(ಅವಚಂ, ೨೯೮-೧೩೧೪). ಗ[ಕಾಳ್ಕು (ಆ ಕಾಖ್‌]) * ಬೇಡ] 
ಕಾಳುಮತಿ (ನಾ). ೧. ಕೆಟ್ಟಬುದ್ಧಿ. ೨. ಕೆಟ್ಟ ಬುದ್ಧಿಯ ವ್ಯಕ್ತಿ ; 
ದುಷ್ಪಮನುಷ್ಯ : ಕಾಳುಮತಿಗಳಿಗಿನಿತು ಬುದ್ಧಿಯ ಹೇಳಿದರೆ ಫಲ 
ವೇನು (ಪ್ರಧುಲೀ. ೭-೭೩). [ಕಳ್ಳು ( ಕಾಯ್‌) * ಮತಿ] 
ಕಾಳುಮಾಡಿಸು (ಕ್ರಿ). ಕೆಡಿಸು; ಹಾಳುಮಾಡಿಸು; ವ್ಯರ್ಥ 
ಗೊಳಿಸು: ಪೇಳಿದೆನೀ ಕೃತಿಯಂ ಬಲ್ಲಂದದಿಂ ಕೇಳುವ ರಸಿಕಕೋನಿ 
ದರು ಕಾಳುಮಾಡಿಸಲೀಯದೆ ತಪ್ಪ ತಿದ್ದಿಯೆ ಲಾಲಿಸುವುದು (ಅಂಜಚ. 
೧-೧೦೩). [ಕಾಳುಮಾಡು + -ಇಸ್ಯು) 
ಕಾಳುಮಾಡು (ಕ್ರಿ). ಕೆಡಿಸು; ಹಾಳುಮಾಡು : ಕಾಳುಮಾಡಿದನಕಟ 
ಕೌರವ ಬಾಳಲಜಕಯದೆ ಕೆಟ್ಟಿನು (ಕುವ್ಯಾಉ. ೧೦-೨೫); ಇಂದ್ರಾರಿ 
ಮೊದಲೇ ಕಾಳುಮಾಡಿದನಕಟ ಕೊಲ್ಲದೆ ಖೂಳನಾದನು (ಕೌಶಿರಾ. 
೨೮-೧) ; ಸಿರಿಯಿಂದ ಫಲಮಿಲ್ಲ ಕಾಳು ಮಾಡುವುದಂತರಂಗವ ಹಾಳು 
ಮಾಳ್ಪುದು (ಶಂಕದಾ. ೮-೪೯) ;: ಹೇಳದಿರು ಮುರಮಥನ ನೀ ಮಿಗೆ 
ಕಾಳುಮಾಡಿದೆ ಕದನವನು (ಕೋಗಯ. ೧೭-೭೫). 
[ಕಾಳು (ಆ ಕಾಯ್‌) * ಮಾಡ್ಕು) 
ಕಾಳುಮಾತು "ಕಾಳ್ಮಾತು' ನೋ. 
ಕಾಳುಮಾರ್ಗ (ನಾ). ೧. ಕೆಟ್ಟ ಹಾದಿ. ೨. ದುಷ್ಟ ವರ್ತನೆ: 
ಕಾಳುಮಾರ್ಗನನಿಲ್ಲಿ ಮಾಳ್ದಾ ಘಂ ವಿಕ್ರ ಸ ಬೀಳ 
ಹೊಡೆದುಜಕಿ ಕೆಡಹಿದಲ್ಲದೆ ಹೋಗೆ (ಬಸಪು. ೧೮-೪೪). 
[ಕಾಳು (ಆ ಕಾಟ್‌) 4 ಮಾರ್ಗ] 
ಕೆಟ್ಟ ಹೆಂಗಸು: ಕಾಲು 
ಹಸುಳೆಯನಿಂತು ಭಂಗಿಸಿ .. . ಅಡವಿಯನು ಹೊಗಿಸುವ ಕಾಳು 
ವಖಂಡೆಯನೇನನೆಂಬೆನು (ನಿಭಾಗ. ೪-೬-೩೯). 
(ಕಾಳು (ಆ ಕಾಲ್‌) ೬ ಮುಂಡೆ] 


ಕಾಳುಮೂಳೆ 


ಕಾಳುಮೂಳೆ (ನಾ). ದುಷ್ಟ; ನೀಚ; ಕೀಳುಮನುಷ್ಯ: ಕಾಡುವ | 
ಕಾಳುಮೂಳರ ವಿಧಿ ಎನಗಾಯ್ತು (ಮೊ ಳಿ ಮಾ. ೧೮-೬೯); ಕಾಳು; 
ಮೂಳೆರ ,.. ಖೂಳರಧಮರ ಕೀಳು ಮಾತಿಂಗೆ ಕೆ ಮರುಳಾದೈ 
(ಬಸಪು. ೨೧-೨೩) ; ಕಾಳುಮೂಳನಲಾ ಖಳಾಗ್ರಣಿ ಮೇಲುಗಾಣನಲಾ | 
(ಕುವ್ಯಾವಿ. ೨-೨೫) ; ನಿಮ್ಮಡಿಯಂಭ್ರಬಲವಿರಲು . , . ಕಾಳುಮೂಳ ! 8 
[ಪಾಠಾಂ. ೪]ನ ಖಂಡೆಯದ ಭಯನೇವುದು (ನಿಭಾಗ. ೩-೫-೪). | 
[ಕಾಳ್ಕು (ಆ ಕಾಯ್‌) + ಮೂಳ] | 
ಕಾಳುಯತ್ಲೆ (ನಾ). ಒಂದು ಬಗೆಯ ಮರ: ಕಾಳುಯತ್ಸೆ 
(ರೋಖಂಡಿ) - ಸಾಧಾರೆಣ ವೃಕ್ಷ; ಕಟ್ಟಿಗೆ ಬಿಳೇದು ; ಇಮಾರತಿಗೆ 
ಬರುತ್ತದೆ (ಕಭಾನೆ. ೩೮). [?] [10 
ಕಾಳುರಿ (ನಾ). ಕಾಡುಗಿಚ್ಚು ; ದಾವಾನಲ: ಆಕರುಪಿಸಿದನಂಗೈತಳಕೆ, 
ಕುಡಿದನು ಕವಿವ ಕಾಳುರಿಯ (ನಿಭಾಗ. ೩-೨-೨೪). | 
[ಕಾಳು (ಆ ಕಾಲ್‌) 4 ಉರ್ಮಿ] 
ಕಾಳುರಿಗೊಳ್‌ (ಕ್ರಿ). ಕಾಡುಗಿಚ್ಚು ಹತ್ತು: ಬಾಲೆ ಬಿದ್ದಳು ಬಾಳೆ 
ಕಾಳುರಿಗೊಂಡು ಕೆಡುವಂತೆ (ನಿಭಾಗ. ೪-೬-೧೪). 
[ಕಾಳುರಿ * ಕೊಳ್‌] 
ಕಾಳುವಗದ್ದೆ (ನಾ). ಒಂದು ಬಗೆಯ ಗದ್ದೆ: ಕೇಶವ ಭಟ್ಟೋಪಾ | 
ಧ್ಮಾಯರಿಗೆ ಹೊಂನೆಯ ಮಾವು ಅರಟಕಂಡ ಎಕ್ಕಲಗದ್ದೆ ಬಟ್ಟಿಗದ್ದೆ | 
ಕಾಳುವಗದ್ದೆ ಸಹಿತವಾಗಿ ಗದ್ದೆ ಮೂಡೆ ೧೨ (ಎಇ. 7೧೭೪11, ೨೮-೪೧; 
1256). [ಕಾಳುವ್ಯ * ಗದ್ದೆ (ಆ ಗಟಸ್ಸ್‌)] 
ಕಾಳುವಿಡಿ (ನಾ). ಕೊಸರಾಟ (?); ಅಗಮೇಶ್ವರಲಿಂಗವೆ ನನಗೂ | 
ನಿನಗೂ ಕಾಳುವಿಡಿಯೇಕೆ? ಕೊಂಡು ಹೋಗು ಶಿವಶಿನ ಸಮಾರ್ಪಣ 
(ಮನುಗುಂ. ೯೪). (2) 
ಕಾಳುವಿಷಯ (ನಾ). ತುಚ್ಛವಾದ ಇಂದ್ರಿಯ ಸುಖಾಸಕ್ತಿ, 
—ಚೋಗಾಸಕ್ತಿ : ಕಾಳುವಿಷಯದಲ್ಲಿ ಬಿದ್ದು ನುಡಿವುತ್ತ ... ಮಜಹಿ,25 
ನೊಳಗಿದ್ದು ಅಜುಹ ಕಂಡಿಹೆನೆಂಬ ಅಣ್ಣಗಳಿರಾ ನೀವು: ಕೇಳಿರೊ 
(ಲಿಂಗವ. ೨೨-೮೭) ; ಕಾಳುವಿಷಯ ದ ವಿಧಿಯ ದಾಳಾದೂಳಿಯಲಿ | 
ಹತವಾಗಿ ಕಾಲನ ಕಾಲಬಾಯಲಿ ಬೀಳಲೊಬ್ಲವೆನಿಪ್ಪ ಸುಕೃತಿಗಳು 
ಕೇಳುವುದು ಕಿವಿಗೊಟ್ಟು (ಪ್ರಭುಲೀ. ೧೧-೧), 
[ಕಾಳ್ಕು (ಎ ಕಾಲ್‌) * ವಿಷಯ) 130 
ಕಣಳುಶಾಪೆ (ನಾ). ಕೆಟ್ಟಿಶಾಪ; ಕ್ರೂರವಾದ ಶಾಪ: ವಿಪ್ರನ ಕಾಳು: 
ಶಾಪದ ಫಲವಲಾ ಸಂಪ್ರಾಪ್ತವಾಯ್ತೆಂದ (ಕುವ್ಯಾಕ. ೯-೧೨). | 
[ಕಾಳು (೮. ಕಾಟ್‌) * ಶಾಪ] 
ಕಾಳೆ "ಕಹಳೆ' ನೋ. | 
ಕಾಳಿಗ, ಕಾಳಗ (ನಾ). ಕಾದಾಟ; ಯುದ್ಧ; ಕಲಹೆ: “ಸಮಿತಿ 
ಸಂಗ್ರಾಮಂ ರಣಂ... ಕಾಳೆಗಕೆ ನಾಮಮಕ್ಕುಂಗ (ಮಂಗರಾ. 
೮೫-೨೮) ; ಆದಿತ್ಯಕುಮಾರನ್‌' ತಿರುವೂರ ಕಾಳೆಗದೊಳೆಜಶಿದು ಸುರ 
ಲೋಕಂ ಪೋದನ್‌ (ಎಕ. ೩11, ಮದ್ದಗಿ. ೧೦೧-೨ ; 750) ; ಕಾಳೆಗಳೆ 
ನಡವುತ್ತ (ಎಇ. 2೭1೪, ೧೮೭-೨ ; 875) ; ಮಹಾಘೋರತರಂ ಕಾಳೆಗ 
ಮಾಗಿರ್ಕ್ಯುಮೆಂದು ಪೇಟಕ್ಟೊಡೆ (ವದ್ಹಾರಾ, ೧೪೯-೧೦); ನೀಮೆನ್ನ 40 
ಕಾಳೆಗಮಂ ಪೇಗಿರ್ದು ನೋಡಿಂ (ಪಂಪಭಾ. ೩-೬೯ ವ); ಕರ್ಣನ i 
ಕಾಳೆಗಳೆ ನಾನ್‌” ಸಾರಥಿಗಳೇ (ಕುವ್ಯಾಕ. ೫-೨೧); ಧೀರೋದಾತ್ತ 
ಹರನೊಳು ಕಾಳೆಗ ಕಂದರ್ಪ ನಿಮಗೆ ಸಿದ್ಧಿ ಪುದೇ (ಮೋಹತ. ೬-೭). 
ಕಾಳೆಗೆ; ಒಡನೆ ಕಾಳ ಗ ಬಯಿಸಿದ ಘೋಟಯಿಲರ್ಪೈಜಪಿಂಗೆ 
ಮಾರ್ಬ್ಬಲಂ ಬಿಡೆ ಕಡಿಕೆಯ್ದಾ ನೂಂಕಿ ಕಿಡೆ (ನಕ. 22. ೧೩೮-೬; 940) ; 
ಓಲಗಂ ಲೇಸು ಕಾಳಗಮರಿದೆಂಬಂತೆ (ಧಮಾ ಮೃ. ೮-೮೦); 


15 


20 


35 


45 


೧೭೮೯ 


ಕಾಳೋದಕನಾರ್ಥಿ 


ಹಲಸೂರ ಕಾಳಗದಲು ತನ್ನ ಧುರೆಮಂ ಸ್ವಾಮಿ ನೋಡುತ್ತಿರಲು 
(ಎಕ. ೪11, ಶಿವಮೊ. ೧೨-೬, 1120); ಪಾಂಚಾಲ ಕೋಪಿಸಿ ಬಂದ 
ಉಳಗಕೆ (ಕುವ್ಯಾಆ ಓರಿಇ. ೧೮೯೭); ತಗರು ಸಿಪಲೆ ಕೋಳಿ 
ಕಾಳಗಗಳು ನೆರೆಪಗಡೆ ಜೂಜುಗಳ ನೆವದಲಿ (ಕಂನನಿ. ೬-೧೯೭). 
[ಡೇ. ॥ ಶಮಿ, ಕಾಳಪ, ಕಾಳ್ಳೆಯ; ತುಳು. ಕಾಳಗ; 

ಗಾಳಕುಡು] 

ಕಾಳೆಗಂಗೆಯ್‌ (ಕ್ರಿ). ಯುದ್ಧ ಮಾಡು; ಹೋರಾಡು: ಎನ್ನೊಳ್‌ 
ಕಾಳೆಗಂಗೆಯ್ದನೀ ನರನೆಂದಾತನ ಜೋಷಮಂ ನೆನೆಯದಾದಂ 
ಕೀರ್ತಿಸುತ್ತಿರ್ದನೀಶ್ವರಿಯೊಳ್‌ (ಶಬಶಂ. ೪-೭೦). 

[ಕಾಳೆಗ + ಕೆಯ್‌,] 

ಕಾಳೆಗಂಗೊಡು (ಕ್ರಿ). ಕಾಳಗಕ್ಕೆ ನಿಲ್ಲು; ಯುದ್ಧ ಮಾಡು: 
ಬಭ್ರುವಾಹನನೊಡನೆ ಕಾಳೆಗಂಗೊ [ಪಾಕಾಂ. ಗು] ಡುವೆನಾಂ 
(ಜೈಮಿಭಾ. ೨೩-೯). [ಕಾಳಿಗೆ + ಕೊಡು] 

ಕಾಳೆಗವಲಣೆ, ಕಾಳ ಗವಲಗೆ (ನಾ). ಗುರಾಣಿ: “ಅತ್ತಪರೆಂ ಎ 
ಕಾಳೆಗವಲಗೆ ?' (ಶಮದ. ಪರಿ. ೨). ಕಾಳೆಗೆವಲಗೆ: “ಕಾಳಗವಲಗೆ 
ಯೆನೆ ಖೇಡ್ಕವು? (ಕಶರ ೨೩), [ಕಾಳೆಗ + ಪಲಗೆ) 

ಕಾಳೆಗವಖಕೆ (ನಾ). ರಣಭೇರಿ : ಸೂಳೈಪ ಕಾಳೆಗವಜಕಿಗಳ್‌ ಮುಂತಿರೆ 
(ರಾಮಾಶ್ವ. ೨೮-೨೪). [ಕಾಳೆಗ + ಪಜಕಿ] 

ಕಾಳೆದೆ (ನಾ). ಕಪ್ಪುಹೃದಯ; ಕ್ರೂರಮನಸ್ಸು: ಏನು ಚೋದ್ಯ 
ವಿದಯ್ಮ ತಾಮಸಿಯೆ ಕಾಳೆದೆಯೊಳನುರಾಗವುದಿಸಿದೊಲು ತಿಂಗಳಿನ 
ಬೆಳಕಿದಾಯ್ತು (ಗೋಕುನಿ. ೧-೧೮). 

[ಕಾಳ್‌ (ಆ. ಕಾಟ್‌) ೬ ಎದೆ (ಆ ಎರ್ದೆ)] 

ಕಾಳೆಯಯುಗೆ (ನಾ). ಕಲಿಯುಗ: ವ್ಯಾಪ್ತಿಯೊಳಿಳ್ನರುನ್ಮತಿ 
ಜಗತ್ತತ್ಯಕ್ಷ ಧರ್ಮಾಧಿದೇವತೆ ಕಾಳೆಯಯುಗಾವತಾರಿಣೆ ಧರಿತ್ರೀಜಾತೆ 
ಭಾಸ್ತತ್ಪತಿವುತೆ ತೇಜಳ್ತುನರುಕ್ತ ಗೌರಿ ಧರಿಣೀ ಸಾವಿತ್ರಿಯಂಬೀ 
ಮಹೋನ್ನತಿಯಂ ಸಂದಸಗರ್ಬ್ಬಿ ರೂಪಗುಣದಿಂ ಸ್ತೀರೆತ್ಸಮಾ ಧಾತ್ರಿ 
ಯೊಳ್‌ (ಕಕುಲ. ೭-೧೬; 1019), [ಕಾಳೆಯ (ಎ ಕಾಲೇಯ) 4+ ಯುಗ] 

ಕಾಳೆನ್ಮೆ (ನಾ). ಕರಿಯ ಎಮ್ಮೆ; ಹೆಚ್ಚು ಹಾಲು ಕರೆಯುವ 
ಒಂದು ಬಗೆಯ ಎಮ್ಮೆ: ಕಾಳೆಮ್ಮೆಯ ಕಜಕಿಯಲಾಗಿ ಹಾಲು 
ಕೋಹಿತವಾಗಿ ಬಿದ್ದಿತ್ತು... ಶ್ರೋಣಿತವಳಿದು ಹೋಗಲಾಗಿ ಹಾಲು 
ಹೆಪ್ಪಾಯಿತ್ತು (ಮೋಳಿಮಾ. ೨೨೩-೭೭೬) ; ಜೋಳದ ಬೋನಕ್ಕೆ ಬೇಳೆಯ 
ತೊಗೆಯಾಗಿ ಕಾಳೆಮ್ಮೆ ಕರೆದ ಹಯನಾಗಿ ಬೆಳವಲಮೇಳ ನೋಡೆಂದ 
(ಸರ್ವಜ್ಞ. ೧೬೧೭). (ಕಾಳ್‌ (ಆ ಕಾಟ್‌) 4 ಎಮ್ಮೆ (< ಎರ್ಮೆ)] 

ಕಣಳೆನಾಳೆ (ನಾ). ಕರಿಯ ಬಾಳೆ; ಕಾಲ ಕದಳಿ: ಕಾಳೆವಾಳೆ 
ಹೂವಿಗೆ ಕೆಮ್ಮಣ್ಣ ಮೆತ್ತಿ ಕೆಂಡದ ಮೇಲೆ ಬೇಯಿಸಿ ತೆಗೆದು ಹಿಂಡಿ 
'ಕೊಂಡು (ವೈದ್ಯಸಾ. 1, ೨೨೭). 

[< ಕಾಳ (ಐ ಕಾಲ) + ಬಾಳೆ (೮ ಬಾಲ್‌)] 

ಕಾಳೆನಿಡಿಸು (ಕ್ರಿ). ಕಹಳೆ ಊದಿಸು; ಉಗ್ಗಡಿಸು: ಅವಳೊ 
ರೂಪಿನಿಂ ಸೊಬಗಿನಿಂ ಗುಣದಿಂ ಪೊಣರ್ವನ್ನಳೀ ಮಹಾಡೇವಿಯೊಳೆಂದು 
ಕಾಳೆವಿಡಿಸುತ್ತ (ಪುಸ್ಪಪು, ೯-೧೦೭). [ಕಾಳೆ (ಆ ಕಹಳೆ) + ಪಡಿಸು] 

ಕಾಳೇಯ "ಕಾಲೇಯ' ನೋ. 

ಕಾಳೊಜಕೆ (ನಾ). ಕಪ್ಪು ಬಣ್ಣದ ಒರೆ; ಕರಿಯ ಬಣ್ಣದ ಗವುಸು: 
ಒಆಕಯಿಂದುರ್ಚ್ಛಿದ ಕೂರೆಲಗಿವೆನಿಸಿ ಕಣ್ಬೊಣರೆವು ಮೆಯ್ವೆ ರ್ಚಿದೊಡೆ 
ಮದನನಲ್ಲಿಯೆ ಸಾರ್ಚಿದ ಕಾಳೊಜಕೆಗಳಂ ತೆ ಪುರ್ಬುಗಳೆಸೆಗುಂ 
(ಕಾವ್ಯಸಾ. ೩೨೫). [ಕಾಳ್‌ (೮. ಕಾಬ್‌) + ಒಆತ್ಕಿ] 


ಕಾಳೋದಕೆವಾರ್ಧಿ "ಕಾಲೋದಕವಾರ್ಧಿ' ನೋ. 


ತೆಲು, 


ಕಾಳೋದಕಸಮುದ್ರ ೧೭೯೦ 


ಕಾಳೋದಕಸಮುದ್ರ (ನಾ). ಎ ಕಾಲೋದಕವಾರ್ಧಿ: ಧಾತಕೀ 
ಸಂಡದ್ವೀಪಮದನೆಂಟು ಲಕ್ಷಯೋಜನದಗಲದಿಂ ಸುತ್ತಿರ್ದುದು 
ಕಾಳೋದಕಸಮುದ್ರಂ (ಸುಕುಮಾ. ೧೧-೫೦ ವ). 

[ಕಾಳ (ಎ ಕಾಲ) + ಉದಕ + ಸಮುದ್ರ] 
ಕಾಳೋರಗೆ "ಕಾಲೋರಗ' ನೋ. 
ಕಾಳ್ಛತ್ತಲೆ (ನಾ). ಕಗ್ಗತ್ತಲೆ: ಶೋಕದ ಕಾ 

ಹೇಮಕಾಂತಿ ಕಂದಿ ಕುಂದಿತು (ಎರಸೆ. ೩). 
[ಕಾಳ್‌ (ಆ ಕಾಯ್‌) + ಕತ್ತಲೆ (ಆ ಕಲ್ತಲೆ)] 
ಕಾಳ್ಕೆರಡಿ (ನಾ). ಕಾಡು ಕರಡಿ; ಉಗ್ರವಾದ ಕರಡಿ: ಹಸಿದ 
ಹುಲಿಯ ಬೆಸಲಾದ ಕಾಳ್ಕರಡಿಯ ವಿಸವನುಗುಳ್ವ ಕಾಳಿಗನ (ಶ್ರೀಪಾಲ. 
೫-೯೧). [ಕಾಳ್‌ (ಎ ಕಾಟ್‌) * ಕರಡಿ] 
ಕಾಳ್ಕಾಳ್‌, ಕಾಳುಕಾಳು (ಅ). ಒಂದು ಅನುಕರಣ ಧ್ವನಿ: ಇತ್ತ 
ಕೆಂಸನಾ ಕೂಸುಗಳ ಕಾಳ್ಯಾಳೆಂಬ ದನಿಗೇಳ್ದಿ ಲಿಯುಲಿಪುಗೇಳ್ವ ಬೆಕ್ಕಿನಂತೆ 
ಬೊಕ್ಕನೆ ಪಾಜಕಿ ಪಾಯ್ಜು (ಅರ್ಧನೇ. ೭೨೨೯ ವ). ಕಣಳುಕಣಳು ; 
ಕಾಳುಕಾಳೆನೆ ಆಳುವ ಶಿಶುಗಳ ದನಿಯ ಕೇಳುತ ಬಂದು (ಸಾಳ್ವಭಾ. 
೧೧-೩). [1] 
ಕಾಳ್ಳಿಚ್ಚು "ಕಾಲ್ಗಿಚ್ಚು' ನೋ. 
ಕಾಳ್ಕುಆರಿ (ನಾ). ಕಾಡುಕುರಿ ; ಅಡವಿಯ ಕುರಿ: ನರಿತೋಳ ಪಕ್ಕಿ 
ತಾ ಮಣ ಮೊಲ ಮುಳ್ತಂದಿ ಪುಲ್ಲೆ ಕರಡಿಗಳಂ . . . ಉಜಕಿ 
ಪಿಡಿದರ್‌ (ಹಮ್ಮೀರ. ೪-೫೯). [ಕಾಳ್‌ (ಆ ಕಾಲ್ಸ್‌) + ಕುಜಕ್ಕಿ] 
ಕಾಳ್ಗೆ ಯ್‌ (ನಾ). ಕಾಡುಹೊಲ ಅಥವಾ ಕಾಡುಗದ್ದೆ ; ಕರ್ವಿನ 
ಘಂಟಿ ಮತ್ತರಿಂಗೆ ಗದ್ಮಾಣ ಗಟ್ಸ್‌ ಮತ್ತರ್ಗೆ ಧರಣಂ ಕಾಳ್ಕೆಯ್ಗೆ 
ಮತ್ತರಿಂಗೆ ಪಣಂ ಚಟಾ IX-i, ೭೭-೨೭ ; 997). 
[ಕಾಳ್‌] (೮. ಕಾರ್ಚ್‌) + ಕೆಯ್‌,] 
ಕಾಳ್ಕೋಣ "ಕಾಆಕ್ಕೋಣ? ನೋ. 
ಕಾಳ್ಕೋಳಿ "ಕಾಟ್ಕೋಲಟಾ? ನೋ. 
ಕಾಳ್ಗೆಡಲು (ನಾ). ಕಪ್ಪಾದ ಸಮುದ್ರ (?) : ಮಾಯನೆಂಬ ಮೊಸಳೆ 
ಬಂದು ಬಾಯದಿಡುತ್ತಿದ್ದಿತ್ತು. ಮೋಹವೆಂಬ ನೊರೆತೊರೆಗಳು ಹೆಚ್ಚಿ 
ಬರುತ್ತಿದ್ದಿತ್ತು. ಲೋಭಮೆಂಬ ಕಾಳ್ಗಡಲು ಎಳೆದೊಯ್ವುತ್ತಿದ್ದಿತ್ತು 
(ಸರ್ವವ. ೧೫೨-೭೨೮). [ಕಾಳ್‌ (ಲ ಕಾರ್ಯ್ಯ್‌)* ಕಡಲು (೮ ಕಡಲ್‌)] 
ಕಾಳ್ಗೆಬ್ಬ "ಕಾಟ್ಗಿಬ್ಬ' ನೋ. 
ಕಾಳ್ಗೆಳಪ (ನಾ). ಕಾಡುಹರಟಿ; ಕೆಲಸಕ್ಕೆ ಬಾರದ ಮಾತು: 
ಆಸ್ಟೆಲ್ಲಾ ಕೋಲಾಹಲ ಕಲಾಪನೆದ್ದುದು ಒಬ್ಬ ಹುಚ್ಚನ ಕಾಳ್ಗಳಪದ 
ಸಮಾಚಾರದಿಂದ (ಬೆಟ್ಟಅ, ೧೬೦-೨೧). 
[ಕಾಳ್‌ (ಆ ಕಾರ್ಯ) + ಗಳಪ (ಆ ಗಟಪ)] 
ಕಾಳ್ಗಿ ಚ್ಚು" ಕಾಲ್ಗಿಚ್ಚು' ನೋ. 
ಕಾಳೆ ಡಡ (8). "ಕಾಡುಹರಟೆ ಹೆರಟು; ವ ೈಥಾ ಮಾತಾಡು; 
ಕೆಟ್ಟ ಮಾತಾಡು; ಹೀಯಾಳಿಸು: ಟೇ! ಮುನ್ನುಳ್ಳುದು 
ಮಸಟನುಟಿಸ ಪ ಭತ್ತು ನನರಂಡರೆಶೊಟುವತಿವಟದಿರುಲ ಸ 
ಶಿವದ್ರೋಹಿ ಕಾಳ್ಗೆಡಹುತಿರಲಲ್ಲಿ ( ಜೊಮ್ಮರ. ೧೧೧-೪). 
[ಕಾಳ್‌ (೮ ಕಾಯ್‌) + ಕೆಡಹು (ಕೆಡಪು)] 
ಕಾಳ್ಗೆಡಹ್ಕು (ನಾ). ಕಾಡುಹರಟಿ; ಗೊ ಡ್ಡು ಮಾತು; ಕೆಟ್ಟ 
ಮಾತು; ಅವಹೇಳನ: ಈವಗೆಯ ಕಾಳ್ಗೆಡಹಿನ ಸೊರಹುಗಳಿಗೆ 
ಕಿವಿಗುಡುತ್ತಿರುವುದೂ . . . ಮಹಾಪಾತಕವಾಗಿರುವುದು (ಮಂ ತ್ರಶ 
೭೬-೮). [ಆ ಕಾಳ್ಗಿಡಹು,] 
ಕಾಳ್ಗೆಡೆ "ಕಾಟ್ಸ್‌ಡಿ' ನೋ, 


ಳೃತ್ತಲೆಯಿಂದ ಅವಳಂಗದ 


15 


95 


40 


| ಕಾಳ್ಗೆಯೆಜು (?) : 


ಕಾಳ್ಬೆಂದಿ 


ಕೆಳೆಯಂಗಾಶಿ್ರತನಾದವಂಗೆರೆದವಂಗಿರ್ಪ್ಪಂಗೆ 
ಶಿಸ್ಟಂಗೆ ಮಾ(ಮೊ?)ರ್ಕಳ ಮೆಂಬಂತಿರೆ ಬಟ್ಟಿಯೊಳ್‌ ಬೊಳೆದರ್ಕೇ 
ಕಾಂತಾರದೊಳ್‌' ಪಣ್ರಿ ಭೂತಳಮಂ ಮೋದುವ . ಮಾಮರಂ ತಳಿಯೆ 
ಕೂಳ್ವೇಶ್ಯೋಪಭೋಗಂ ನದೀಸಲಿಲಂ ಕಾಳ್ಗೆಯಜೆಂ ಸ್ವಕೀಯ 
ಧನಮೆಂ ಬೀರಂ ಮಹಾದಾನಿಯೊ (ಕಕುಲ. ೭-೧೪ ; 1019). (1) 

ಕಾಳ್ಗೆಯ್ತ "ಕಾಲಕ್ಸಿಯ್ತ' ನೋ. 

ಕಾಳ್ಗೆಲಸ, ಕಾಳುಗೆಲಸ (ನಾ). ಕೀಳುಕೆಲಸ, ಹೀನಕಾರ್ಯ : 
ದೂದಟ್ಟ ಸೌಂದರನಂಬಿ ಕಾಳ್ಗೆಲಸಮಂ ಬಿಡದೆ ಮಾಡಿಸಿದ (ಕುಮಾಪು. 
೪-೧೦೩). ಕೌಾಳುಗೆಲಸ : ಜಾಳು ಮಾತೆಂದರೆ ನಲಿನಲಿದು ನುಡಿವರು. 
ಕಾಳುಗೆಲಸವೆಂದಡೆ ನಲಿನಲಿದು ಮಾಡುವರು, ಶ್ರೀಗುರುಸೇವೆಯೆಂದಡೆ 
ನಿತ್ಮ ಲಿಂಗಾರ್ಚನೆಯೆ)ಂದಡೆ ಆಳಲುವರು, ಬಳಲುವರು (ಪದಗೋ. 
೧೧೩-೨೩೦) ; ಕಾಳುಗೆಲಸಂಗಳಿಗೆ ಕಳುಪುತ . . . ಕೀಳಾಳಿನಂದದಿ 
ಮಾಡಿಸುತ್ತಿರಲು (ಬಸಪ. ೨೬-೫೮). [ಕಾಳ್‌ (ಆ ಕಾರ್ಯ) + ಕೆಲಸ] 

ಕಾಳ್ಗೆ 3 "ಕಾಲ್ಸ್‌ ಯ್ತ' ನೋ. 

ಕಾಳ್ತ ಸ್ಪ ಕಾಳತನ್ಯ ಕಾಳುತನ (ನಾ). ಕಾಡುತನ ; ಹುಂಬತನ; 
ಒರಟು: ನಿನ್ನನು ತರಣಿಸುತ ಕೊ ಲಬಲ್ಲನೇೇ ಕಾಳ್ಮನವಿದೇಕೆಂದ 

ಕಾಳೆತನ: ಏಕೆ ಲಾಭದ ಲೋಭದರಗುಳಿ 

ಕಾಳತನಗಳು ಅಳಿಯವು (ದ್ರಾಕ್ಷಿದಾ. ೯). ಕಾಳುತನ : ಕಾಳುತನು 

£ನ3 ವಳಿದು ಪೂಜಿಸಿ ಕೀರ್ತಿಸುತ . . . ತನ್ನಾಲಯಕೆ ಪೋದ ನೃಪನು 

ಜ್‌ (ಆ ಕಾಟ್‌) + -ತನ] 

ಕಾಳ್ತುಮಿ "ಕಾಲ್ತುಟು' ನೋ. 

ಕಾಳ್ತುಉುವಿಂಡು (ನಾ). ಕಾಡುಹಸುಗಳ ಹಿಂಡು: ಚಂಡನ ದಂಡು 
ವೋಡಿದುದು ಕಾಳ್ತುಜುನಿಂಡುಗಳೋಡುವಂತೆವೊಲ್‌ (ಹ ಮ್ಮಾರ. 
೩-೪೪). [ಕಾಳ್ತುಜು (ಆ ಕಾಟ್ತುಲು) * ವಿಂಡ್ಯು] 

ಕಾಳ್ವಿನಿ (ನಾ). ಕಾಡುದ್ದೀಪ (?): ಕಾಳ್ವಿವಿಗಳೆರಡು ಬದಿ ಗಗನ 
ಭುವನವೆ ಗೃಹವು ಏಳೆಂಟಿಜಸಿಪ್ಪತ್ತೇಳು ಪಕ್ಕ ಆಳಲಿಕೆ ಮೂರ್ಬಿದಿ 
ಆಜು ಪ್ರಾಣದೊಳಿಹುದು ಏಳು ಮುಖದಿ ಸಂಬಾಳುತಿಹುದು (ಅವಡಂ. 
೩೦೨-೧೩೧೯). [ಕಾಳ್‌] (ಆ ಕಾಟ್‌) + ದಿವಿ] 
ಳ್ಲಾಯಿ (ನಾ). ಕಾಡುನಾಯಿ; ಅಡವಿನಾಯಿ; ಮೆಜ್‌ನ 
ಖಡ್ಗಿಯ ಮೃಗಯೆಯ್ವಂದಿ ಕಾಳ್ನಾಯಿ ಮೊಜಕಿವ ಶರಭ ರಾಮ ಕಡವ 
(ಜ್ಞಾಸಡ. ೧೦-೫೫); ಮಾರ್ಗದೊಳಗೊಂದು ಕರಿ ಕಾಳ್ಗಾಯಿ 
ಮುಂದಕಂ ಪೋಗುತಿರಲು (ತುರಂಗ. ೯೬-೮). 

[ಕಾಳ್‌ (ಆ ಕಾಟ್‌) * ನಾಯಿ (ಆ ನಾಯ್‌)] 

ಕಾಳ್ನುಡಿ, ಕಾಳುನುಡ್ಮಿ (ನಾ). ಗೊಡ್ಡು ಮಾತು ; ವ್ಯರ್ಥವಾದ 
ಮಾತು: ಉಚ್ಚಾವಚಮಪ್ಪ ಕಾಳ್ನುಡಿಯದಂತಿರಲಂತಿರಲಿ (ಶತಕ. 
೫೦-೭೦); ಅವನೊಳಾದೊಡಂ ಕುಮತಿ ಕಾಳ್ನುಡಿ ಕಿಳ್ನಡೆ ತೋಜು 
ತಿರ್ದೊಡೆ(ಅಪಶ. ೬೦); ಒಡ್ಚತನ ಕೆಡೆದೊಗೆದು ಕಾಳ್ನುಡಿಯ ಬಳಿವಿಡಿದು 
(ಕಾಲೂರ. ೧೩೧-೨೮೦). ಕಾಳುನುಡ್ಕಿ: ಕಾಳುನುಡಿಗಳ ನುಡಿದು 
[ಪಾಠಾಂ. ಕಾಳುಮಾಡಿದನೆನಗೆ] ಮುನಿಪತಿ ಕಾಳು [ಪಾಠಾಂ. ಕೌಳಿ, ಕಾಳಿ] 
ಕಾಅನಲಾ ಸುಡೀ ಗರ್ಭಾಳಿಗಳನೆಂದಬಲೆ ಹೊಸೆದಳು ಬಸುಜನೊಡೆ 
ಮುಜಾದು (ಸಂಭಪ. ೧೫-೪೫) ; ಕಾಳುನುಡಿಯ ಬಿಟ್ಟು ಜಿನಕಥೆಯನು 
(ರಾಮವಿ. ೧-೧೦೬). [ಕಾಳ್‌ (ಆ ಕಾಟ್‌) + ನುಡ್ಡಿ) 

ಕಾಳ್ಪೆಂದಿ (ನಾ). ಅಡವಿಯ ಹಂದಿ; ಕಾಡುಮಿಕ : ಗಾಯವಡೆದ 
ಕಾಳ್ರಂದಿಯಂತೆ (ಚೆಬಪು. ೩೧-೪೯) ; ಏರ್ದಳೆದು ನೊಂದ ಕಾಟ್ಟಂಡಿ 
ಯಂತೆ (ಚಿಬಪು. ೪೯-೪೨); ಕಾಳ್ಪಂದಿಯಿರುಳು ಗೆಳಸನೆಲ್ಲವನಗೆದು 
ಮುಗಿಸೆ (ಕಾಲೂರ, ೫೩-೮೩), [ಕಾಳ್‌ (೮ ಕಾಲು) 4 ಪಂದಿ] 


(ತೊರಂಾ. ೪-೧೧-೧೧). 


(ಗುರುಚಾ. ೧೧-೪೪). 


ಕಾಳ್ಬತ್ತಿ ೧೭೯೧ -ಕಾಲ 


ಉಳ್ಬತ್ತಿ "ಕಾಬ್ಬ್ರಟ್ಟೂ' ನೋ. ಕಾಳ್ಮಾತು, ಕಾಳುಮಾತು (ನಾ). ಕೆಟ್ಟಿಮಾತು ; ವೈರ್ಥಮಾತು: 
ಇಾಳ್ಬಲಸು “ಕಾಟ್ಬಿಲಸು' ನೋ. i ಅಷ್ಟ ಮೂರ್ತಿಗಳೆಲ್ಲಂ ಶಿವನಪ್ಪ ವೆಂಬ "ಕಾಳ್‌ ತುಣಳುಮಂ ... ಕೇಳ್ದ 
ಕಾಳ್ಬಸು (ನಾ). ಕಾಡ ಹಸು; ಕಾಡಾಕಳು: ಬೇಳಿಡುತೆ ಬೀಳ್ವ। ವರ್ಗೆ ದುರ್ಗತಿಯಕ್ಕುಮೆಂದು ಭಾಸ್ಫರಜೀವನುದ್ಳೋಹಿಸಿ (ವೃಷವಿ. 


ವೆ 
ಕಾಳ್ಪಸುಗಳಿಂ (ಚಿಬಪು. ೪೬-೨೬). [ಕಾಳ್‌ (ಆ ಕಾಟ್‌) * ಪಸ್ಕು) ೩೭-೧೩೨ ವ). ಕಾಳುಮಾತು : ಲಿಂಗಭಕ್ತನಾದಲ್ಲಿ ಸಂಚಲನಿಂದು 


ಕಾಳ್ಬುರ "ಕಾಟ್ಟುರ” ನೋ. 5 ... ಅತ್ಮಂಗೆ ಮರ್ತ್ಯ ಕೈಲಾಸವೆಂಬ ಕಾಳುಮಾತಿಲ್ಲ (ಸರ್ವವ. 

ಕಾಳ್ಬುರವಿಡು (ಕ್ರಿ). ಕಾಡಿನಪ್ರವಾಹದಂತೆ ತುಂಬಿ ಹರಿ, ೬೭-೩೫೯); ಕಾಳುಮಾತುಗಳಿನ್ನವೇತಕೆ ನಿಮಗೆ ಹವಣಲ್ಲ (ಬಸಪು. 
—ಸೂಸಿಹೆರಿ: ರಸದಾಳಿಗಬ್ಬುಗಳೆಲೆಯ. .. ನಾಂತು ಕಾಳ್ಪುರವಿಡುವ ೩೯-೫೮). (ಕಾಳ್‌, (ಆ ಕಾಲ್‌) 4 ಮಾತು] 
ತನಿರಸದಿಂದೆ (ಸಾಳ್ವಭಾ. ೧-೬೦). [ಕಾಳ್ಪುರ (ಆ ಕಾಟ್ಟುರ) 4 ಇಡು]| | ಕಾಳ್ಕ್ಮಾನಿಸ (ನಾ). ಕೆಟ್ಟಮನುಷ್ಯ; ಕೀಳುಮನುಷ್ಯ: ಸಾಳ್ಮೊಗದೆ 


ಕಾಳ್ಪೂರ "ಕಾಟ್ಬುರ' ನೋ. | ಕಾಳ್ಮಾನಿಸರುಂ (ವೃಷವಿ. ೩೫-೫೫ ವ). 
ಕಾಳ್ಪೆಣ್‌ (ನಾ).೧. ಕಾಡಿನ ಹೆಣ್ಣು; ಬೇಡಿತಿ. ೨. ಕೆಟ್ಟಿ ಹೆಣ್ಣು; ನೀಚ |, [ಕಾಳ್‌ (೮. ಕಾಟ್‌) + ಮಾನಿಸ) 

ಸ್ತ್ರೀ: ಬೋಳನಾಂಪೊ ರೆಯೂಳಿಗದೊಳಿರಲ್‌ ಕಾಳ್ಪೆಣ್ಗಳೆಯ್ದಿಮರವ |ಕಾಳ್ಮಿಗ “ಕಾಟಿಸ್ಕಿಗ? ನೋ. 

ಳಿಯ ಸುಲಿದು (ಕಾಲೂರ. ೧೩೪-೨೮೭). [ಕಾಳ್‌ (ಕಾಟ್‌) ಪೆಣ್‌] | ಕಾಳ್ಮಿದುಳ್‌ (ನಾ). ಕರಿಯಮೆದುಳು (?) : ನಿಜೋಗ್ಭಖಡ್ಡಹತಿಯಿಂದ 
ಕಾಳ್ಪೊನಲ್‌ "ಕಾಟಕ್ಟೊನಲ್‌' ನೋ. | ಕಾಳ್ಮಿದುಳ್‌ ನೆತ್ತಿಯಿಂದೊಡೆದೆಂಟುಂ ದೆಸೆಗಯ್ಲೆ ಸೂಸುವಿನೆಗಂ 
ಕಾಕ್ಟಟ್ಟಿ "ಕಾಟ್ವಟ್ಟಿ? ನೋ. (ಮುಂಬರಾ, ೫, ೨೪೪-೩೫; 120); ಪಿಂಡುಗೊಂಡು ಜೊಂಡೇಳ್ವ 
ಕಾಳ್ಬಬ್ಬೆಗೊಳ್‌ (ಕ್ರಿ). ಕಾಡಿನ ಹಾದಿಯನ್ನು ಹಿಡಿ: ದ” ಇಇಳ್ಳಿದುಳ ಕೋಳ್ಲೆ ಸಜಕಿಂದ (ರಾಜಶೇ ೫-೧೭೦ ವ'. 

ವೈದೇಹಿಯಂ ಕೊಂಡು. . .ಪರಿಸಿದಂ ಕಾಳ್ಬಟ್ಟಿಗೊಂಡನಿಲನೇಗದಿಂದಾ [ಕಾಳ್ಕ್‌ (ಆ ಕಾಯ್‌) + ಮಿದುಳ್‌] 

ರಥವನು(ಜೈಮಿಭಾ, ೧೯-೧). [ಕಾಳ್ಪಟ್ಟಿ (< ಕಾಲ್ಪಟ್ಟಿ) + ಕೊಳ್‌] ಕಾಳ್ವಟ್ಟಿ "ಕಾಟ್ವಟ್ಟಿ? ನೋ. 
ಕಾಳ್ಬದುಕು (ನಾ). ಕಾಡು ಜೀವನ; ವ್ಯರ್ಥವಾದ ಬದುಕು: ಕಾಳ್ಪ ಕಾಳ್ಗೊನಲ್‌ "ಹಾಟಳ್ಟೊನಲ್‌ ' ನೋ. 

ದುಕು ಕಡುಪುಲಿಯ ಕರಡಿ ಬಾಳಿದ ಬದುಕು(ಕಾಲೂರ. ೧೨೮-೨೭೧). ಕಾಳ್ಳೊನಲು “ಕಾಲಕ್ವೊನಲ್‌ >: ನೋ. 

[ಕಾಳ್‌ (ಆ ಕಾರ್ಯ) * ಬದುಕ್ಕು (ಆ ಬರ್ದುಂಕ್ಕು)] 201 ಕಾಳ್ಸತಿ (ನಾ). ಕೆಟ್ಟಿ ಹೆಂಗಸು; ಕೀಳು ಹೆಂಗಸು: ಪರೀಕ್ಷಿಪೊಡೀ 

ಕಾಳ್ಬಿಯದ (ನಾ). ಕಾಡಿನ ಬೇಡ; ಒರಟನಾದ ವ್ಯಾಧ: ಎತ್ತಣ ಗಳೀಗಳಿನ ಕಾಳ್ಪತಿಯರ್ಕಳನೆನ್ತು ಪೋಲಿಪೆಂ (ಎಕ. ೪1], ಶಿವಮೊ. 

ಕಿಟಿಯೆತ್ತಣ ಕಾಳ್ಚಿಯದನಾಗಮಂ (ಶಬಶಂ. ೪-೯೬). ೫-೩೬; 1218). ' (ಕಾಳ್‌, (ಆ ಕಾಟ್‌) + ಸತಿ] 

[ಕಾಳ (೮ ಕಾಟ್‌) + ಬಿಯದ] E ಕಾರು, ಕಾಲು, (ಕ್ರಿ). ಕಾರ್ದು (ಭೂತನ್ಯೂ). 
ಕಾಳ್ಪೆಕ್ಳು "ಕಾಟಕ್ಸಿಕ್ಕು' ನೋ. ೧. ಕಕ್ಕು; ವಮನಮಾಡು; ವಾಂತಿಮಾಡು: ಇಂತಿದೇಕೆ 
ಕಾಳ್ಬೇಗೆ (ನಾ). ಕಾಡಿನಬೇಗೆ; ಕಾಡುಗಿಚ್ಚು, ದಾವಾನಲ: | ಮಧುವಂ ನೆಜ್‌ ಕಾಟದ ನೈದಿಲಂದದಿಂ ನೆರೆದುವು ನೀಳ್ವ ಕಣ್ಟೊಣರ್ಗಳ್‌ 

ಜಗದಲ್ಲಿ ಜಾತಿಯ ಕಾಳ್ಫೇಗೆ ಹೊತ್ತಿ ಉರಿಯುತ್ತಿದೆ (ಅಮಗಾಂ. ೪೯). (ಅರ್ಧನೇ. ೧-೧೧೩) ; ಕಾರ್ದುವಕ್ಷಿಗಳ ಆರುಣತೆಯನುಗ್ರ ಕೋಪದಿಂ 
(ಜೈಮಿಭಾ. ೩೧-೩೦); ಮಾರಿದಂ . . . ವಿಗೆ ನಡುಗುತ್ತೊಳ್ಳು 
ತಾಮುಂಡುದಂ ದಲ್ತಡೆದೀಗಳ್‌ ಕಾರ್ದವೊಲ್‌ ಪೆರ್ಮಳೆ ಬಿಡೆ ಸುರಿಗುಂ 
(ಚಂದ್ರಚ್ಛಾ. ೧೧-೮೨). ಕಾರು: ೧. ಜೀನಜೀವನದ ಹೊಟ್ಟಿ ಕಿಚ್ಚು 

ಕಾರಿತ್ತು ವಿಷಪ್ರಸಾದ (ಅರಳು. ೪೩೪); ಪ್ರಯಾಣಿಕರಾರೋ ಕಾರಿ 
| ಕೊಂಡು ಹೊಲಸು ಮಾಡಿದ ಜಾಗ (ಮೂರುದಾ. ೧೭೫). ಕಣಯ: 

ಕಣ್ಣ ನೀರಿಬ್‌ದುವು ಬಾಳೆಮಾ ಜಲಮನಖ್ಯಿಸಲಾಜದೆ ಕಾಣುವಂತೆ 
| ವೋಲ್‌ (ಕಾವ್ಯಸಾ. ೬೧೧ ಶೂದ್ರಕ); ಜವನುಂಡು ಕಾಜಕಿದವೊಲಾ 

| ಯೆತ್ತಂಕುರುಕ್ತೇತ್ರದೊಳ್‌ (ಗದಾಯು. ೩-೭) ; ಎನಿತು ಪಸಿವಾದೊಡಂ 

| ಮೇದಿನಿಯೊಳ್‌ ಕಾಜಕಿರ್ವ. ಕೂಲನುಂಬರೆ ನರರ್‌ (ಧರ್ಮಾಮೃ. 


[ಕಾಳ್‌ (ಆ ಕಾಟು”) * ಬೇಗೆ] 

ಕಾಳ್ಬೇಡಿತಿ (ನಾ). ಕಾಡಿನ ಬೇಡಿತಿಿ ಬೇಡರ ಹೆಂಗುಸು: 
ಕರ್ಬೊನ್ನ ಹೊಸ ಕರುವೊ ಕಾಡಿಗೆಯ ರೂಹೊ ಎನಲೆಸೆದರು 
ಕಾಕ್ಟೇಡಿತಿಯರು (ಶ್ರೀಸಾಲ. ೭-೩೨) ; ಇರುಳ ತಿರುಳ ಬಣ್ಣದ ತನುವಿನ | 30 
ಕತ್ತುರಿಗಂಪಿನ ಕಾಳ್ಫೇಡಿತಿ ನಡೆತಂದರಸಿಯ ಸಭೆಯ ೦ ಹೊಕ್ಕಳು 
(ಜಯಕಾ. ೨-೨೧). [ಕಾಳ್‌] (ಆ ಕಾಲ್‌) + ಬೇಡಿತಿ) 

ಕಾಳ್ಪೊಜಂಗ (ನಾ). ಕಾಡು ವಿಟ; ಒರಟುಸ್ವಭಾವದ ವಿಟಿ; ಮತ್ತ 
ಮೊರ್ವಳ್‌ ಕೈತವಂ ಕೈಮಿಕ್ಸ ಕಾಳ್ಳೊಜಂಗನ ಮಾತಾಗಿ ಕಡುಕನಲ್ಲು 
(ರಾಜಶೇ. ೧೧-೧೬೪ ವ). [ಕಾಳ್‌ (ಆ ಕಾಟ್‌) * ಬೊಜಂಗ] 


pd 


3 
| 


ಕಣಇಕ್ಮಂದಿ (ನಾ). ಕಾಡುಮಂದಿ; ಓರಟುಜನ: ಡೇವ ಚಿತ್ಲಿಸುನೆರೆದ ೫-೧೨೦) ; ಕಣ್ಣಾಲಿ ಕಾಜಿದವರುಣವಾರಿಗಳ (ಕುವ್ಯಾವಿ. ೭-೬೪); 
ಕಾಳ್ಮಂದಿಯಿಂದಿಂತೆಂದುದೆಂದಾದ ವೃತ್ತಾಂತದಂದಮಂ ಪೇಳ್ದಡೆ ಪೂರ್ಣೇಂದುಮಂಡಲ ಗರಳಮಯ ಶಕಾಮುದಿಯ ಕಾಜುವಡೆ ,., 
(ಸಿದ್ಧರಾ. ೭-೫). [ಕಾಳ್‌ (ಆ ಕಾಟರ್ಕ್‌) * ಮಂದಿ] ಬದುಕಬಹುದೇ (ತೊರರಾ. ೨-೨-೬). 

ಕಾಳ್ಮೆರ, ಕಾಮರ (ನಾ). ಕಾಡುಮರ: ಕಲ್ಪವೃಕ್ಷದ ಸಸಿ ಕಾಳ್ಮರ (ದೇ. ॥ ತಮಿ. ಕಾಲೆ; ಮಲ. ಕಾಲು; ತುಳು. ಕಾರು; ತೆಲು. 
ನಪ್ಪುಜಿ ಬಲ್ಪಿನೊಡೆಯ ನಿನ್ನ ಕುನರಾ ಅಲ್ಬಗುಣಗಳ ಕೈವಿಡಿವನೆ|40) ಕ್ರಾಯು, ಗ್ರಾಯು) 

(ಭರಚ. ೨೫-೪೫). ಕಾೌಮರೆ: ಮಾಕಂದವನಪ್ಪಿ ಮಲ್ಲಿಗೆ ಕಡುಕೊಬ್ಬಿ | |-ಕಾಲಿ, -ಕಾರ್ಕ, -ಗಾರ್ಕ, -ಗಾಅ (ಪ್ರ). ಇದರಲ್ಲಿ ನಿರತನಾಗಿರು 
ಕೆಲದ ಕಾಮರಕೆ ಕುಡಿ ನೀಡುವೊಲು (ನಾಗಕು. ೯-೬). ವವನು, ವ್ಯವಹರಿಸುವವನು ಎಂಬರ್ಥದಲ್ಲಿ ಬರುವ ತದ್ಧಿತ 
(ಕಾಳ್‌, (೮. ಕಾಟ್‌) + ಮರ] ಪ್ರತ್ಯಯ : “ಇವಜಕೊಳ್‌ ವ್ಯೃವಹರಿಪಂ ಮಾಡುವನಿವನೆಂಬಲ್ಲಿ 

ಕಾಳ್ಮರಿ(ನಾ). ಕಾಡುಬಿಂಕೆ: ಕರಿರಿಪು ಮತ್ಸರಂ ಮದನ ದಂತಿ. ..ಆಸೆ ಕಾಜಗಾಜಂಗಳ್‌ ಸಂಭವಿಕುಂ' (ಶಮದ. ೧೯೯); ಪಗೆಕಾಜಂ, 
ಕಾಳ್ಮರೆ ಘನದಂಭಮೇ ಕರಡಿ(ಶಬಶಂ.೩-೨೮); ಮಡಿಪು ಕಾಳ್ಮರೆಯನೆಂಬ | 15 ಬಗೆ ಕಾಜಂ... ನಡೆವಳಿಕಾಜ೦ (ಭಾಷಾಭೂ. ೧೭೧ ಉದಾ; 


ಬ್ಬರಂ ಪರ್ಬಿದುದು(ಕುಮಾಪು.೪-೨೦೬).[ ಕಾಳ್‌ (ಕಾಟು) + ಮಕ್ಕೆ] ಕಾಜ ಇದರಲ್ಲಿ ನಿರತನಾಗಿರುವ ಪಗೆಕೌಾಜ, ನುಡಿಕಾಜ (ಕೈಪಿಡಿ ೧೮). 


ಕಾಅಗೊಡೆಯೆ 


-ಕಾರೆ : ಓಲೆಯನ್ನು ತರುವ ವೃತ್ತಿಯವನು = ಓಲೆಕಾರೆ (ಓಲೆ + 
ಕಾರ) (ಮಧ್ಯಮ, ೧೩೭). -ಗರ್ನೆ: "ಕಂಚುಗಾರ? ಪರಾ. 
-ಗಾಅ : ಮಾಲೆಗಾಜಂ, ಕಂಚಗಾಜಂ, ಬಳೆಗಾಜಂ, ಗೆಜ್ಜೆಗಾಜಂ 
(ಶಮದಡ. ೧೯೯ ಪ್ರಯೋ). (2) 

ಕಾಖಗೊಡೆಯ (ನಾ). ಒಬ್ಬಾತನ ಹೆಸರು: ಇಲ್ಲಿಯ ಬೆಸಮಕ್ಕ 
ಳಾರೆಂದೊಡೆ ಕಾಜಗೊಡೆಯನುಂ ಕನಕಗಾವನುಂ ಬಿಳಿಯಾಚಾರಿಯು 
(ಎಕ. 111, ನಂಜನ. ೧೬೯-೮ ; 915). (7 

ಕಾಜ (ನಾ). ಒಂದು ಜಾತಿಯ ಪಕ್ಷಿ: ಭೇರುಂಡಂ ಪೊಜಸು ಕಾಗೆಗಂ 
ಬೊಂದುರಿಗಂಕಾಜಳ ಕಿಬುವೀಳೆಕೊಯ್ಯ ೦(ಕಾವ್ಯಸಾ. ೧೦೪೩ಶೂದ್ರಕ)-[?) 

ಕಾಲಸು, ಕಾರಿಸು (ಕ್ರಿ). ಕಾರುವಂತೆ ಮಾಡು ; ಕಕ್ಕಿಸು: ಮುನ್ನ 
ಮಮರರುಂಡಮೃತಮನೇಂ ಕಾಅಸುನೆನೊ (ಗದಾ ಯು. ೬-೧೭); 
ಕಾಅಸಾನೆನಿವನಸುವನಿನ ಮೈದೋಲ ನಿಂದರೆ (ಕುವ್ಯಾದ್ರೋ. ೧೬-೫೦); 
ಕಾಜೀಸುವೆನಮರರಂ ಜಯಿಸಿದುದನೆನುತೆ (ಚಿಬಪು. ೪೯-೫೧) ; ಆಂಬಿನ 
ತುದಿಗೇಜಸಿದ ಪೊಟ್ಟ ಣದುಪ್ಪಲಿಂಬಾದ ಕಿಚ್ಚ ಕಜಕಿಸುತ , .. ಎಚ್ಚು 
ಶರಗಳ ತುಂಬಿದರೂಕೊಳಗಾಗ (ಕಂನವಿ. ೧೪-೧೪). ಕಣರಿಸು : ಶಿಂದ 
ಅನ್ನವನ್ನು ಕಾರಿಸುತ್ತೇನೆ (ಮುಂಗಾಮು. ಆ) [ಕಾಜ್‌ + -ಇಸ್ಕು] 

ಕಾಲು, "ಕಾಆ್‌' ನೋ. 

ಕಾಲು, ಕಾರ್ಕು (ನಾ). ಉಳುವ ನೇಗಿಲ ಬುಡಕ್ಕೆ ಹಾಕುವ 
ಕಬ್ಬಿಣದ ಪಟ್ಟಿ; ಗುಳ. "ಕಾಲುದೆಆಕೆ' ಪರಾ. ಕಾರ್ಕು. 
"ಆರುಕಾರು' ಪರಾ. (ದೇ. ॥ ತಮಿ. ಕಾಜು; ತೆಲು. ಕಜ್ಜು] 

ಕಾಯುಗಿಡಿ (ನಾ). ಕಾರುವ ಕೆಡಿ; ಸಿಡಿಯುತ್ತಿರುವ ಕಿಡಿ: ಏಜಕದವು 
ಪಡಿಮುಖದೊಳುಬ್ಬಿದ ಕಾಲುಗಿಡಿಗಳ ಖಂಡೆಯದ ಕೈದೋಜಕಿಳೆಯಲ 
ಗಲದಲಿ ನೆಲ ಕಡಿಖಂಡಮಯವಾಗೆ (ತೊರರಾ. ೬-೩೦-೧೩). 

[ಕಾಜ್ಕು (೮ ಕಾಲ್‌) + ೬ಡಿ] 

ಕಾಲುದೆಲಕೆ (ನಾ).ಒಂದು ಬಗೆಯ ತೆರಿಗೆ; ನೇಗಿಲ ತೆರಿಗೆ: ಅಡ್ಡದೆಆಃ 

ಕಾಜುದೆಆಕೆ ನಾಬ್ಲ[ದ್ಯಾ]ಣ (ಎಕ. 1x, ಚನ್ನಪ. ೧೬೧-೭ ; 913). 
[ಕಾಜ್ಕು + ತೆಆೆ] 

ಕಾಜುಮದ್ದು(ನಾ). ವಾಂತಿಮಾಡಿಸುವ ಮದ್ದು: ಸೂಜಕಿಹೋದುದು 
ನಗರಿ ಖಳರಿಗೆ ಮಾಜಕಿದರು ಪಟ್ಟಿ ಣವನಕ ಟಾ ಕಾಜುನುದ್ದಿಗೆ 
ಹೋಹುದೇ ಕೈಮಸಕವನನಿಪನ (ಕುವ್ಯಾಕ. ೧-೮). 

[ಕಾಜು] (ಆ ಕಾಜ) + ಮದ್ದು (೮ ಮರ್ದು)) 

ಕಾಲಕೆ (ನಾ). ಕೊರಳಲ್ಲಿ ಧರಿಸುವ ಒಂದು ಆಭರಣ; ಕೊರಳ 
ಬಂದಿ: ಅರಿಸಿನದಂತೆ ಮೆಯ್ವತ್ತಿ ಪಿಣಿವರ್‌, ಕಾಣಕಿಯಂತೆ ಕೊರಲಂ 
ಪತ್ತಿ ಕೊಯ್ವರ್‌ (ಧರ್ಮಾಮೃ. ೩-೭೩). ಕಾಜ್‌ ಕಂಕಣ ತೋಳಬಂದಿ 
ಸೂಡಗಗಳಿಂ ಹಾರ ಕರ್ಣಾಭರಣ ಮುತ್ತಿನೇಕಾವಳಿಯ ನೇವುರಂ ಪಾಯ 
ವಟ್ಟಿ (ಲಶಿಚಿಂ. ೩೧-೬೩). 

[ದೇ. 1 ತಮಿ. ಇಾಜಕ್ಕಿ; ಮಲ. ಕಾಆ; ತುಳು. ಕಾರೆ] 

ಕಾಲ್‌, ಕಾಳ್‌, ಕಾಳ್ಕು, ಕಾಟು (ನಾ). ೧. ಸಮಾಸದಲ್ಲಿ ಕಾಡು 
ಎಂಬುದಕ್ಕೆ ಬರುವ ಆದೇಶ. "ಕಾಟಸ್ವಿಚ್ಚು?, "ಕಾಲ್ಬುರ' ಪರಾ. 
೨. ಕೆಟ್ಟದ್ದು; ಕೀಳಾದುದು; ದುಷ್ಟವಾದುದು. "ಕಾಟಾಗು? 
ಪರಾ. ಕಾಳ್‌. "ಕಾಳ್ಕುಲು, "ಕಾಳ್ಗಾಯಿ' ಪರಾ. ಕಳ್ಳು : 
೨, ಕಾಳುದೇಹದೊಳಗೊಂದು ಕೀಳಜೀವ ಹುಟ್ಟತ್ತಾಗಿ ಆಸ್ಕಾಯನವಡ 
ಗದು (ವಚಸ ಂ. ೪೫-೬೩); ಕಾಳನಾಡದಿರವ್ವ ಸತ್ಯವ ಪಾಲಿಸದೆ 
(ಸಂಭಪ. ೫-೪೭) ; ಕಾಳನೆಣಿಸಿದೆ ಖೂಳಹೋಗು (ತೊರರಾ. ೩-೭-೩೬); 
ಸಿರಿಯಿಂದ ಫಲವಿಲ್ಲ ಕಾಳುಮಾಡುವು ದಂತರಂಗವ (ಶಂಕದಾ, ೮-೪೯). 
ಕಾಯು. "ಕಾಟುಗಬ್ಬು' ಫರಾ. [ಆ ಕಾಡು) 


13 


20 


90 


43 


೧೭೯೨ 


i 


ಕಾಲ್ಕುರುಳ್‌ 


ಕಾಟ್‌, ಕಾಳ್ಕು, ಕಾಟ್ಕು (ನಾ). ೧. ಬೀಜ; ಧಾನ್ಯ. 
"ಕಾಟಬಾಟ' ಪರಾ. ಕಳ್ಳು : ಜೀಶದೊಳಗೆ ದುರ್ಭಿಕ್ಷವಿದ್ದು ಕಾಳು 
ಬಹಳ ತುಟ್ಟಿಯಾದವು (ಮುಂಬಯಿ. ೪-೭೫); ಉಳುವೆನಾ ಭೂಮಿಯನು 
ಹೊರುವೆನಾ ಹೇರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸು ವೆ 
(ಕಪಪು. ೪-೩೧); ಜಳ್ಳು ತೂರಿ ಕಾಳು ತುಂಬಿ (ರೂಢಿ). ೨. ಕಣ; 
ಹಳುಕು. "ಕಾಳುಗಟ್ಟು' ಪರಾ. ಕಾಟ್ಕು: ೧. ಕಾಟು, ಕುಟು, 
ತುಟು (ಶಬ್ದಾನು. ೧೪೦ ಪ್ರಯೋ). "ಕಾಟುಗ?' ಪರಾ. 

(ದೇ. ॥ ತಮಿ. ಕಾಬ್‌ ವ ಗಟ್ಟ, ಗಟ್ಟಿತನ; ತುಳು. ಕಾಳು; 

ಕೊಡ, ಕಾಳ್‌] 

ಕಾಲ್‌, ಕಾಳ್‌, ಕಾಳ್ಕು (ನಾ). ಕರಿಯಬಣ್ಣ; ಕಪ್ಪು. 
"ಕಾಟ್ಬಿಟ್ರಾ?, "ಕಾಟಕ್ಟೊಡೆ? ಪರಾ. ಕಾಳ್‌: ಕರಿದು ಕಾಳ್ಕರಿ 
ಯೆನಲ್ಕೈ ತಿಳಿಯೆ ಕರ್ಪೆಂದು? (ಶಬ್ದಮಂ. ೭೦). ಕಾಳು : 
ರಾತ್ರಿಯಾದುದರಿಂದ ಕತ್ತಲೆ - ಕಾಳು ಕವಿದಿತ್ತು (ನೇದಿಮ. ೮೧). 

(ದೇ. ॥ ತಮಿ. ಕಾಟು; ಕೊಡ. ಕಾರ್‌ ./ ಸಂ. ಕಾಲ] 

ಕಾಟಬಾಟ (ನಾ). ಹೊಲಗದ್ದೆಗಳಲ್ಲಿ ಧಾನ್ಯವನ್ನು ಕಾದು 
ಶೊಲಿಗಾಗಿ ಕಾಳು ಪಡೆಯುವವನು: (೪). [?) 

ಕಾಯಾಗು, ಕಾಳಾಗು (ಕ್ರಿ). ೧. ಕೆಟ್ಟುಹೋಗು; ಹಾಳಾಗು: 
ಇಂದಿನ ಬಂದಾಳಾಯಾದ ವಾಚಕ್ತಿಗೊಂಡೊಡೆ ಪಾಖಾದುದು ಮನಮು 
ಮೆರ್ದೆಯುಂ (ಸಂಪಭಾ, ೪-೬೧). ೨. ತೊಂದರೆಕೊಡು; ವೈರಿ 
ಯಾಗು; ದುಷ್ಟವಾಗು : ಎಳವೆಜೆಯಂತೆ ಪಕ್ರನಾಗಿ ಸೂಳೆಯಂತೆ 
ಕಾಯಾಗಿ ಮುಳ್ಳೊೊನೆಯಂತೆ ಕ್ರೂರನಾಗಿ (ಧರ್ಮಾಮೃ. ೨-೧೦೫). 
ಕಾಳಾಗು: ೧. “ಕಾಳಾದುದೆನಲ್ಕೆ ಕೆಟ್ಟು ಪೋದುದುಮಕ್ಕುಂ? 
(ಭಾರೆನಿ. ೧೯) ; ಅಂಗ ಲಿಂಗವಾದರೆ ಮತ್ತಿ ಕಾಳಪ್ಪುದೆ (ಆದವ. ೯೨); 
ಏಳು ಕೌರವರಾಯ ... ಜಲದೊಳೆಗಾಳುವರೆ ಕಾಳಾಯ್ತು ನಿನ್ನಲಿ 
ಗರುವ ಶಶಿವಂಶ (ಕುವ್ಯಾಗ. ೫-೧೪) ; ಬಿಲ್ಲಂಬು ಬೀಳಾಯ್ತು ತೇರ್‌ 
ಕುದುರೆ ಕಾಳಾಯ್ತು (ಪಾರಸಿ. ೧೨-೨೮೧). ೨. ವ್ಯರ್ಥವಾಗು : 
ಮೇಲುಗಾಳಿಗನಮ್ಮದೀಸಜ ಮೇಲೆ ತೆಗೆಸುವುದತಿ ಮಥನದಲಿ ಕಾಳಹುದು 
ಬಳಿಕ (ಕುವ್ಕಾದ್ರೋ. ೧೮-೧) ; ಪರಿಪರಿಯ ಶಸ್ತ್ರಾಸ್ತ್ರ ನಿಕರದಲರಿದರಾತನ 
ಕೊರಳ ನೊರೆ ನೆತ್ತರನ ಳಾಣವು ಕೈದು ಕಾಳಾದವು ಮಹಾದೇವ 
(ನಿಭಾಗ. ೪-೨-೨೯). (ಕಾಟ್‌, + ಆಗು] 

ಕಾಯ್ಕಿ "ಕಾಟ್‌? ನೋ. 

ಕಾಟ್ಕು "ಕಾಟ್‌? ನೋ. 

ಕಾಲುಗ(ನಾ). ಕಾಳಿನ ವ್ಯಾಪಾರಿ: ಕಾಲುಗಂ, ನೇಣುಗಂ, ಹೆಣ್ಣುಗಂ, 
ಮಣ್ಣನು ಗಂ (ಶಮದ. ೨೦೪ ಪ್ರಯೋ). (ಕಾಲ + ಉಗ) 

ಕಾಟ್ಕಿದೇವಯ್ಯ (ನಾ). ಒಬ್ಬಾತನ ಹೆಸರು: ಕಾಟ್ಕದೇವಯ್ಮ 
ರನ್ವಯದೊಳ್‌ ಕಲಿವಿಟ್ಟರಸರ್ಬ್ಬನವಾಸಿ ಪನ್ನಿರ್ಚ್ಛ್ಯಾಸಿರಮವಾಳುತ್ತಿರೆ 
(ಎಕ. ೪೫, ಶಿಕಾರಿ. ೨೧೯-೬ ; 918). [ಕಾಟ * ದೇವ * ಅಯ್ಯ] 

ಕಾಲ್ಕಿಬ್ಬ "ಕಾಬ್ಗಬ್ಬ' ನೋ. 

ಕಾಲಕ್ಯಿಚ್ಚು "ಕಾಲ್ಗಾಚ್ಚು? ನೋ. 

ಕಾಲಕ್ಕಿರ್ಚು "ಕಾಲ್ಲುಚ್ಚು' ನೋ. 

ಕಾಯ್ಕುರುಳ್‌, ಕಾಕುಳ್ಳು (ನಾ). ಕಾಡಿನ ಬೆರಣಿ: ದಾವಣಿ 
ಗೂಂಟಮಂ ಫೊಡೆವ ಕಾಟ್ಕಾರುಳಂ ಪರಿಬಾಯ್ವ ಸೇರ್ಗಳಂ ಶಾವಣಕಿ 
ದೊಟ್ಟಿಲೊಟ್ಟುವ ... ಡೋ ಲಿಗರಿಂದೆಸೆದ೦ (ದಶಕು. ೪-೭೮). 
"ಕಾಡುಕುರುಳು' ಪರಾ. ಕಾಕುಳ್ಳು : ಅಡವಿಗೆ ಹೋಗಿ ಕಲ್ಲು, 
ಕಟ್ಟಗೆ, ಹುಲ್ಲು, ಕಾಕುಳ್ಳು, ಮುಂತಾದವುಗಳನ್ನು ಆರಿಸಿ ತಂದು 
(ಮುಂಬಯಿ. ೫-೨೫೦). [ಕಾಟ್‌ + ಕುರುಳ್‌] 


ಕಾಲಲ್ಯೋಣ ೧೭೯೩ 


ಕಾಲ್ಕೋಣ, ಕಾಳ್ಕೋಣ (ನಾ). ಕಾಡು ಕೋಣ; ವನ ಮಹಿಷ: 
ಕಾಲಕ್ಕ್ಯೋಣಂಗಳ್‌ ತರಳತರಶ್ವಸಿತವಿಲುಳಿತಘ್ರಾಣಂಗಳ (ಸೂಕ್ತಿಸು. 
೩-೪೧). ಕಾಳ್ಕೋಣ: ಮಲ್ಲರೊಳ್‌ ಮಲೆದು ಪೊಜಮಟ್ಟಿ ಕಾಳರಕ್ಕಸ 
ರಂತಿರ್ಪ ಕಾಳ್ಕೋಣಂಗಳಿಂ (ಗಿರಿಕ. ೧-೧೨೮ ವ); ಕಾಳ್ಕೋಣನ ತಲೆ 
ಗಳನೋಸರಿಸದೆ ಹೊತ್ತು ಕೊಂಡು ಬೇಸಣದೈತರ್ಪ ಬೇಡರಿರ್ದರು 
ಮಹಿಷಾಸುರ ಬಹುರೂಪಿನಂತೆ (ಮೋಹತ. ೧೯-೨೯) ; ಕಾಳ್ಕೋಣಗಳು 
ಮಸಗಿ ಸದೆವ ಕೋಡಿನ್ನಖಿಳ ನಾದದಿ ಬಿದಿರಣೆವ ಚೀತ್ಯಾರೆದಿಂ (ಸಾಳ್ವಭಾ. 
೬-೬); ಕಾಳ್ಕೋಣನೆಸೆಕಮನೆ ಪೊಯ್ದಾಡುವರ್‌ (ಚಿಬಪು. ೪೮-೫೪). 
[ಕಾಲ + ಕೋಣ] 
ಕಾಟಸ್ಕೋಟಂ, ಕಾಳ್ಕೋಳಿ (ನಾ). ಕಾಡುಕೋಳಿ; ಅಡವಿಯ 
ಕೋಳಿ: ಪುಲಿಯಿಲಿ ಕಾಡೆಮ್ಮೆ ಕಾಲ್ಯೋಟಯೆಂಬೀ ತಿರಿಕವ್ರಾತಂ 
ಗಳೊಳ್‌ ಸಂಭವಿಸಿ (ಧರ್ಮಾಮೃ, ೧೩-೧೫೭). ಕಾಳ್ಳೋಳಿ: ಕಂಕ 
i ಕೊಕ್ಕರೆ ಶುಕಂ ಕಾಳ್ಕೋಳಿ (ಯಾದಮ.. ೪-೫೩). "ಕಾಡುಕೋಳಿ? 
| ಪರಾ. (ಕಾಲ್‌, + ಕೋಟ] 
ಕಾಲ್ಲಿಬ್ಬ, ಕಾಳ್ಗಬ್ಬ, ಕಾಟ್ಟಬ್ಬ (ನಾ). ಕಾಡು ಕಾವ್ಯ; ಕೇಳು 
ತರಗತಿಯ ಕಾವ್ಯ; ಕೆಳಮಟ್ಟದ ಕಾವ್ಯ: ಕಾವ್ಮಜ್ಞರಿಂ 
| ಕಲ್ಲದಚ್ಚಿಗದಿಂ ಕಟ್ಟದ ಕೆಟ್ಟ ಕನ್ನಡದ ಕಾಲ್ಗಿಬ್ಬಂಗಳಂ (ಅರ್ಧನೇ. 
೧-೩೫). ಕಾಳ್ಗೆಬ್ಬ: ತಮ್ಮ ನೆಗಳ್ತೆ ಗನುಸಾರಿಯಾಗಿರೆ ಮಾಡಿಕೊಂಡ 
ಕಾಳ್ಗಬ್ಬಂಗಳೆಂದು ಬಗೆದು (ಶ್ರಾವಕಾ. ೪-೯). ಕಾಟ್ಯಿಬ್ಬ: 
ಬ್ಬಮಂ ಕಟ್ಟ ಕೋಟಲೆಗೊಂಡೂಬ್ವಿ ನೊರ್ವಂ (ಲೀಲಾವ ೧-೪೦), 
ಬಾಯಿಗೆ ವಂದುದಂ ಪೇಟಬ್ವುದಜಿಂ ಕಾಟ್ಕಬ್ಬನೆನಿಕುವೆಂತುಂ 
(ಸಮಪ. ೧೧-೧೧). ` [ಕಾಯ್‌ + ಕಬ್ಬ) 
ಕಾಲ್ಲಿಬ್ಬು, ಕಾಲುಗಬ್ಬು (ನಾ). ಕಾಡುಕಬ್ಬು; ಕಾಗಬ್ಬು; 
ಇನೀಕೆ: ಕಬೆ 1 ಬಭಿಧಾಸನಂ ಕಾಲ್ಗಬ್ಬಿಂಗಂ ಜಗ. ಮೆಲ್ವ ಕಬ್ಬಿಂಗಂ 
ಕೇಳುರ್ಬರೆಯೊಳಕ್ಕುಂ (ಧರ್ಮಾ ಮೃ. ೧-೧೯೦). ಕಾಯಿಗಬ್ಬು 
“ಕಾಟುಗಬ್ಬೀಷೀಕೆ ಕಾಶಮಕ್ಕು '' (ಮಂಗರಾ. ೩೪-೯). 
[ಕಾಲ್‌ + ಕಬ್ಬ (ಆ ಕರ್ವು)] 
ಕಾಟ್ಗರಡ (ನಾ). ಕಾಡಿನಲ್ಲಿ ಬೆಳೆಯುವ ಹುಲ್ಲು: ಮಸಗಿರ್ದ ಲೋಹಿ 
ಪ್ರಸರಂ ಕಾಬಟ್ಗರಡಮೆಲ್ಲಂ ಮೇಯೆ (ಜಗವಿ. ೧೭-೬೩). 
(ಕಾಟ್‌, + ಕರಡ] 

ಕಾಲಿರಿ ಚ್ಚು, ಕಾಳುಕಿಚ್ಚು, ಕಾಳುಗಿಚ್ಚು, ಕಾಳ್ಗಿಚ್ಚು, ಕಾಳ್ಗಿಚ್ಚು 
ಕಾಟಸ್ವಿಚ್ಚು, ಕಾಲಸ್ಕರ್ಡು (ನಾ). ಕಾಡಿನ ಬೆಂಕಿ; ದಾವಾನಲ 
ಎಳವರನಂ ಕಾಟ್ಸ್‌ ಚ್ಛಿರದಳುರಲ್‌ (ಕಾದಂಉ. ಸ ಕೋಪಿಯ 
ಹೃದಯದಂತುರಿವ ಕಾಲಿಕ ಚ್ಚಿನಿಂ (ಧರ್ಮಾಮೃ. ೩-೫೩). "ಕಾಡ್ಗಿಚ್ಚು 
ಪರಾ. ಕಾಳು ಕಿಚ್ಚು: ಕಾಳುಕಿಚ್ಚೆದ್ದಡವಿಯನು ಕುಡಿನಾಲಗೆ 
ಯೊಳಳವಡಿಸಿ ದಳ್ಳುರಿ ಜ್ವಾಲೆತಗ್ಗಿದವೋಲು (ಕುವ್ಯಾದ್ರೋ. ೬-೬೦) 
ಕಾಳುಗಿಚ್ಚು : ಕರಡದ ಬಣಬೆ ಸಿಕ್ಕಿತು ಕಾಳುಗಿಚ್ಚಿನಬಾಯ ಬಗರಗೆಗೆ 
(ಕುವ್ಯಾಕ. ೩-೮) ; ಕಾಳುಗಿಚ್ಛಿನ ವೇಡೆಯಲಿ ವನಜಾಲ ಬೇವುತ್ತಿರಲು 
(ನಿಧಾಗ. ೨-೩-೨೨). ಕಾಳ್ಳಿಚ್ಚು : ಕಾಳ್ಳಿಚ್ಛಿಸಿಂ ಬೇವಂಗೆ ತಂಪಿನ 
ಸೋನೆಯ ಮಳೆಯಾಗುತ್ತೆ ಮಾಣ್ಬರೆ (ಬಸರ. ೪-೨೯); ಉರಿವ ಕಾಳ್ಗಿಚ್ಛಿ 
ನೊಳು ಸಿಲ್ಕಿದ ಗಜ ನೆಜಕಿಯದಂಟೆವೊಲಾದರು (ಸಾನಂಚ ೭-೪೨ ; ತರು 
ಗಳನುರುಹಿ ಕಾಳ್ಗಿಚ್ಚು [ಪಾಠಾಂ. ಮೆಳೆಗಳನು] ಗದಗದಿಸೆ( ನಳಚ. ೬-೭) 
ಕಾಳ್ಗಿಚ್ಚು: ಗೋಳ್ಳುಟ್ಟಿಸುವ ಕಾಳ್ಗಿಚ್ಚು ತಗುಳ್ವಲ್ಲಿ ಸಂದು ಹಾಸಿದ 
ಕಾಸಿದಜಕಿಗಲ್ಲಳಲ್ಲಲ್ಲಿ (ಸಾನಂಚ. ೪-೧೨೫ ರ); ಹತ್ತಿಯ ಹೇಜುಗಳ 
ತಂದಡವಿಯೊಳಗಿಡಲೂಆಃ! ಕಾಳ್ಗಿಚ್ಚದನು ನುಂಗಲು (ಸಾ 
೭-೪೧); ಸುದ್ದಿ ಕಾಳ್ಗಿಚ್ಚಿನಂತೆ ಊರಲ್ಲಿ ಹರಡಿಬಿಟ್ಟಿ ತು (ಹಬ್ಬಿ ಬ. ೪೧) 


80 


40 


45 


ಕಾಬಕ್ಹೀರಗೆ 


ಕಾಲ್ಯಾಚ್ಚು : *“ನನವಸ್ನಿಃ, ದವ, ದಾವೇ- ಈ ಮೂಲು ಕಾಬಸ್ಸಿಚ್ಚು? 
(ಹಲಾಯು. ೧೩-೭೦) ; ಕಾಲ್‌ ಚ್ಚಿನೊಳ್‌ ಉರಿಯುತ್ತಿರ್ದ ಕೊಳ್ಳಿಗಳ 
ನೊಂದೆಡೆಯೊಳೊಟ್ಟ (ಚಾವುಂಪು. 11, ೫೫-೩೦); ಕಾಲ ಚ್ಚು ತಗುಳಿ 
ತನ್ಮೊಳ್‌ ಕೋ ಟ್ಯು ಟ್ಟಿ ವನದ್ವಿಪೇಂದ್ರಚಯಮತಿಭಯದಿಂ... 
ನಾಲ್ಕಡೆ ವೋಪಂತೆ (ಕಾ ವಾವ. ೨೯೮); ಕಾಲ್ಕಿಚ್ಛಿ ್ಲಿಗಂಜಿದಾತಂ 
ಪೆರ್ಮಡುವಂ ಪೊಕ್ಕೊಡೆ ಬಾಲ್ಲುಮೆ (ಧರ್ಮಾಮೃ. ೧೧- oh ಕಾಡು 
ಕಿಚ್ಚು - ಕಾಟಸ್ವಿಚ್ಚು (ಶಮದ. ೧೯ ಪ್ರಯೋ). ಕಾಲಕ್ಕಿರ್ಚು: ಪೊಗೆ 
ಪೆರ್ಚಿ ನೆಗೆದಕಾಟಕ್ವಿರ್ಚಮರಿ (ವಡ್ಡಾರಾ. ೮೫-೨೭) ; ವಿಳಯೆ ಕಾಲದ 
ಕಾಬಕ್ಕಿರ್ಚಿನ ಬೇಗೆ ಸಾರ್ವಂತೆ (ಪಂಪಛಾ. ೧೦-೭೬); ಕಾಲತ್ಕಿರ್ಚಿ 
ನನ್ನನದು ಮುಚ್ಚದುದು ಕ್ರೂರಂ (ಅಶ್ವತ್ಥಾ. ೧೯೭). [ಕಾಟ್‌ ಕಿಚ್ಚು) 


ಕಾಲ ಡು (ನಾ). ಕಾಡು ಗಿಡ. "ಕಾಲ್ಗು ಡುವೇರ್‌' ನೋ. 
ಕಾಲ ಡುವೇರ್‌ (ನಾ). ಕಾಡುಗಿಡದ ಚೀರು: ಸನೀರ್ಮ್ಮಡುದಾಣಂ, 


ಕುಲ್ಸಿಡುವೇ೦್‌ (ಶಬ್ದಾ ಸ ೮೭ ವ್ಯಾಖ್ಯಾ). [ಕಾಲ್ಗುಡು* ಬೇರ್‌) 


ಕಾಯ್ದು ದಿಗೊಳ್‌ (ಕ್ರಿ). ವೃಥಾ ತಳಮಳಗೊಳ್ಳು : ಅದಿರದಿದಿರ್ಚಿ 


ನಿನ್ನರಿ ೬ ೫ ನೆನೆಪಾಯಿಸಿ ತನ್ನ ಮಿಣ್ಣಮುಂ ಕುದುರೆಯಯೆಂಬಿವುಂ 
ಬೆರಸಿ ಬೀಟ್ವಿದು ಮೇಣಿದಿರೆ ೫ ದೆದ್ದು ಕಾಯ್ದಿದಿಗೊಳಿೆ ತಾನೆ 
(ಎಕ. 11, ೧೩೪-೧೨ ; 982). (ಕಾಲ್‌, + ಕುದಿಗೊಳ"] 


ಕಾಲಕ್ಷೆಡೆ, ಕಾಳುಗೆಡೆ, ಕಾಳ್ಗಿಡೆ (ಕ್ರಿ). ಗೊಡ್ಡು ಮಾತಾಡು; 


ಕೆಟ್ಟ ಮಾತನ್ನಾಡು: ಉಳ್ಳಾತಂ ಕಾಲಕ್ಷಿಡೆದೊಡಪೊಳ್ಳಿತ್ತೆಂಬರೆಯ್ದೆ 
ಬಡವಂ ಸಿರಿದಂ ಒಳ್ಳಿತ್ತಂ ನುಡಿದೊಡದಂ ಪೊಲ್ಲೆಂಬರ್‌ (ಧರ್ಮಪು. 
೫-೧೫) ;ಕುಟಿಳಾಳಾಪದೆ ಹಿಂದೆ ಕಾಲಕ್ಲಿಡೆದು ಮುಂದಾ ಸತ್ಯವೀಂದ್ರರ್ಕಳು 
ಬ್ಬಟಿಯಂ ಕಂಡು ಕನಲ್ಲು (ಧರ್ಮನಾ. ೧-೫೩) ; ನಿನ್ನಂ ಗೆಲ್ಲಲ್ಲದೆ 
ಕಾಲ್ಸ್‌ ಡೆದೆನಾದೊಡೀ ಬಿಲ್‌" ಊಜಂಗೋಲಕ್ಕೆ (ರಾಮಾಶ್ವ. ೯೨-೧೯); 
ಕಡೆಗಣಿಪ ನಾರುಮಂ ಕಾಲ್ಡ್‌ ಡೆವಂ ಖಳನಿವನೊಳಾಂತು ಬರ್ದುಕುವು 
ದುಂಟೀ (ನೀತಿಮಂ. 1, ೩೨೧). ಕಣಳುಗೆಡೆ: ಕಾಳುಗೆಡೆಯದೆ ಹೋಗಿ 
ನೀವೆಂದನು (ಹಚಕಾ. ೭-೨೦); ಸತ್ಯದ ಹುರುಳನಜೀಯದೆ ಕಾಳುಗೆಡೆದರೆ 
ಕಾರ್ಯುನೆಂತಹುದು (ಕುವ್ಯಾಕ. ೧೭-೧೭); ಕಾಳುಗೆಡದಪಳೇನನಿವಳಿವ 
ಳಿಂದ ಮಾತುಗಳ ಕೇಳಿಯೆನೆ (ತೊರರಾ. ೨-೧-೨೭) ; ಕಾಳುಗೆಡೆಯದಿಕೆ 
ಲವೊ ಹಲಬರ ಕೂಡೆ ಗೆಡೆನಂತೆ (ಜ್ಞಾನಚಂ. ೩-೬೮). ಕಾಳ್ಳೆಡೆ; 
ಕೋಡಗಗಳಂತೆ ಪಲುಗಿರಿದು ನರಿಗಳಂತೆ ಜಿನುಗಿ ಕಾಳ್ಗೆಡೆವ ಕರ್ಮಿಗಳ 
ಮಾತಿಂಗುಮ್ಮಳಿಸಿ (ಬಸರ. ೮-೧೦೨ ; ಎಲೆ ದೋಸಿ ನೀನಿಂತು ಕಾಳ್ಗೆಡೆದು 
ನರಕಕ್ಕಿಳಿವರೇ (ಪದ್ಮರಾ. ೧೦-೨೮೭]; ಬಾಯ್ಬಡಿಕರೈ ಕಾಳ್ಗೆಡೆದಡೇನಹು 
ದೆನುತ ಹೊಕ್ಕನು ಭೀಮನುರವಣಿಸಿ (ಕುವ್ಯಾದ್ರೋ. ೨-೬೭). 
(ಕಾಲ, + ಕೆಡೈ] 


35, ಕಾಟಕಿಯ್ತೆ, ಕಾಳ್ಗೆಯ್ತ, ಕಾಳ್ಗೈತ (ನಾ). ಕೆಟ್ಟ ಕೆಲಸ; 


ನ 
ಬ) 

» 

೫ 
ಕಚ 
\ 
ಳ್ವಭಾ. 


ದುಷ್ಕೃತ್ಯ: “ಕಾಲ್‌ ಯ್ತಮೆಂದು ದುಷ್ಕೃತಂ” (ಕಶಸಾ. ೩೦-೬೪೦) ; 
4 ಕಾಟಿಕ್ಸಿಯ್ತಮೆನಲಕೃತ್ಯಂ? (ಕವಿಕಂ. ೨೮೧). ಕಾಳ್ಲೆಯ್ತ: 
ಕಯ್ಮಿಂಚಿ ಕೃತವಾಗಿ ಹೋದ ಕಾಳ್ಗೆಯ್ತದ ನಡೆವಳಿಕೆಯನು ... 
ವರದಿಯೊಪ್ಪಿಸಿ (ಬಿಟ್ಟಅ. ೧೨೬-೧೬). ಕಾಳ್ಲೈತೆ: *ಕಾಳ್ಗ್ಗೈತಮೆನೆ 
ದುಷ್ಕೃತ್ಯ? (ಕಬ್ಬ ಕೈ. ೭೩); ಕಣ್ಣಿಟ್ಟು ಕುಲ್ಲಾಣದಾದನಾ ಕಾಳ್ಫ್ಕೈತ 
ಕಳ್ಳುತೆ ( ಭಾವಟಿಂ. ೩-೨೬). (ಕಾರ್ಬ + ಕೆಯ್ತ] 


ಕಾಲಕ್ತೀರಗೆ, ಕಾಳಜೀರಿಗೆ (ನಾ). ಕಾಡಿನಲ್ಲಿ ಬೆಳೆಯುವ ಜೀರಿಗೆ; 


ಕಹಿಜೀರಿಗೆ: ಜೀರಗೆ ಸಿದ್ಧಾರ್ಥಂ ಕಾಬ್ವೀರಗೆ ಕರಿಯೆಳ್ಗಳೆಂಬಿವಂ 
ಪೂಸು ಗಜಕ್ಷೀರದೊಳರೆದಾನನ ಪಂಕೇರುಹಮಂ ಬಂಗುಪಿಂಗುಗುಂ 
(ಲೋಕೋಪ. ೯-೮೮). ಕಾಳಜೇರಿಗೆ: “ಉಪಕುಂಚಿಕೆ- ಕಾಳಜೀರಿಗೆ? 
(ಗಂಗಾಮ. ೪೩). "ಕಾಡುಜೀರಿಗೆ' ಪರಾ. [ಕಾಟ್‌ + ಜೀರಗೆ] 


ಕಾಲ್ತುಲಿ ೧೭೯೪ 


ಕಾಮ್ತುಮು, ಕಾಳ್ರುಜು (ನಾ). ಕಾಡುಹಸು; ಕಾಡಾಕಳು: 
ಕಾಚಿ)ಿಜು ಮಸಗಿದಂತೆ ಮಸಗಿದ ದುರ್ಧರ ಧನುರ್ಧರ ಬಲಮುಮಂ 
(ಪಂಪಭಾ. ೧೦-೫೧ ವ); ಕಾಟ್ತುಜನಗಳಿಂ ಸಮಅಂದಡವಿಯಡಿಯೆತ್ತಿ 
ದಂತೆಯುಂ (ಲೀಲಾವ. ೫-೧೦೦) ; ಕಾಟ್ಟುಜು ಮಸಗಿದವೋಲೊಡ್ಡಿದುದು 
ಕುರುಸೈನ್ಶಂ೦ (ಕಮದ. ೬೬ ಪ್ರಯೋ). ಕಾಳ್ತುಯಿ. "ಕಾಳ್ತುಲು 
ವಿಂಡು' ಪರಾ. [ಕಾಟ್‌ + ತಂ) 

ಕಾಲಕ್ತೊಂಡೆ (ನಾ). ಕಹಿತೊಂಡೆ; ಕಾಗೆದೊಂಡೆ : ನೆಲಮಾವುಂ 
ನೆಲದೊಟ್ಟಿ ತೊಟ್ಟಿ ಮಿಟಲಂ ಕಾಟಕ್ತೊಂಡೆಯುಂ ಸಿಂಬಿ. .. ಹ 
ವೆಲ್ಲಮ ಸಮಂ ಕೂಡಿಟ್ಟು (ಖಮದ. ೧೬-೫೯). 

[ಕಾರ್ಯ + ತೊಂಡೆ) 

ಕಾಲ್ಡುಗ್ಗಿ (ನಾ). ನುಗ್ಗೆಯಲ್ಲಿ ಒಂದು ಬಗೆ; ಕಾಡುನುಗ್ಗೆ : 
ಮೂಡಲ ಕಾಟ್ನುಿಗ್ಗಿಯ ಪುತ್ತು ಬಡಗ ಪೋಗಿ ಬೆಳ್ಳೊಲೆಯ ಬಟ್ಟಿಯ 
ಪೇರಾಚಕ್ಸಿ ಪಳ್ಳಂಬಿಡಿದು ಪೋಗಿ ಪಿರಿಯ ಪಳ್ಳದೊಳ್ಳೂಡಿ (ಸೌಇಇ. 
12:-1ೃ, ೩೮-೧; 10ನೆಯ ಶತ); ಆವಿನ ಮೊಲೆವಾಲಿಂದಂ ಭಾವಿಸಿ 
ಕಾಬ್ದುಗ್ಗಿಯೆಸೆವ ರಸಮಂ ಕುಡಿಸಲ್‌ ಗೋವಿನ ವಿಷಮಂ ಕಳೆಗುಂ 
(ಖಮದ. ೧೩-೭೬). [ಕಾಯ್‌ + ನುಗ್ಗಿ (ಆ ನುಗ್ಗೆ) ; 

ಕಾಲ್ಪಿತ್ತಿ "ಕಾಲ್ಕಟ್ಟಾ' ನೋ. 

ಕಾಲ್ಪಿತ್ತಿ (ನಾ). ಕರಿಯ ಹತ್ತಿ: ನಯನದೊಳೆಚ್ಚುಗೆ ಕಾಲ್ಪತ್ತಿಯ 
ಬೇರುಮಂ (ಲೋಕೋಪ. ೯-೭೪). [ಕಾಯ್‌ + ಪತ್ತಿ (ಆಪಲ್ಕಿ) 

ಕಣಬ್ಬಿಲಕ್ತಿ, ಕಾಳ್ಪತ್ರಿ, ಕಾಲ್ಪಿತ್ತಿ, (ನಾ). ಅಡವಿಯ ಹತ್ತಿ; ಕಾಡಿ 
ನಲ್ಲಿ ಬೆಳೆವ ಹತ್ತಿ: ಕಾಚ್ಛಲ್ತಿಯ ಬತ್ತಿಯೊಳಂ ಕೌಣಿಣ್ಣೆಯೊಳ್‌ 
ಪೊತ್ತಿಸಿದ ದೀಪಂಗಳುಂ (ಲೀಲಾವ. ೭-೬೮ ವ). ಕಾಳ್ಬತ್ತಿ: ಕಾಳೆಯ 
ನಾಯಕನು[ವೀ]ರದಾನಣ್ನನಕಾಳ್ಪತ್ತಿಯ ಸ[ರ್ವ್ವ ಬಾ]ಧಾ ಪರಿಹಾರ 
ಮಪ್ಪ ಕರಿಯರ ಕೆಜ8ೆಯ ಹಡುವಣವಾರಿಯಿಂ ಬಡಗಣ ಮತ್ತರ್ಕೆಯ್ಯಂ 
ಕಾಲ್ಲರ್ಚಾಗಿಕೊಂಡು (ಸೌಇಇ. 20೪, ೫೦-೨; 1156). *ಾಟ್ರ ತ್ತಿ: 


ಬವ!” 
ಕಾಡಾವುಮೂರಾವುಂ ಕಾಟ್ಬಿತ್ತಿಯುಂ ಪತ್ತಿಯುಂ . . . ಎಂತು 
ಲೋಕದೊಳೊಳವು .. . ಅಂತು ತಿರಿಕರುಂ ಸಿರಿವಂತರುಮೊಳರ್‌ 


(ಧರ್ಮಾಮೃ. ೯-೯೮). *ಕಾಡುಹತ್ತಿ' ಪರಾ, [ಕಾಟ್‌, * ಪ್ತ] 

ಕಾಬ್ಬಿಲಸು (ನಾ). ಕಾಡು ಹಲಸು: ಕಾಡೆಮ್ಮೆಯುಮೂರೆನ್ಮೆಯುಂ 
ಕಾಲ್ಪಿಲಸುಂ ಊರ ಪಲಸುಂ (ಧರ್ಮಾಮೃ. ೯-೬೮). 

(ಕಾಲ್‌, 4 ಪಲಸು] 

ಕಾಲ್ತು (ನಾ). ಕಾಯ್ದು (7): ಕರಂ ಕಾಲಕ್ತಿನಿಂ ಕೈಮಿಗುತುಂ 
ಬಂದತ್ತದೊಂದದ್ಭುತನೊದನಿದಮೋಘಂ ವಿಮೇಘಂ ನಿದಾಘಂ 
(ಕುಸುಮಾ. ೮-೧೧೫). ಔ "ಕಾಯ್ದಿನಿಂ' ಎಂಬುದರ ಅಪಲಿಖಿತ 
ವಿರಬಹುದೇ. [ಆ ಕಾಯ್ದು?) 

ಕಾಲ್ಬುರೆ, ಕಾಹುರ್ಕ, ಕಾಳ್ಪುರ, ಕಾಳ್ಸೂರ, ಕಾಟ್ಟೂರ (ನಾ). 
ಕಾಡಿನ ಪ್ರವಾಹ; ಕಾಡಿನ ತೊರೆ: “ಕಾಲ್ಪ್ಬುರಮೆಂದು ಕಾಡ 
ಹೊನಲ್‌ ೫ (ಕಶಸಾ. ೮-೧೫೭); “ಕಾಟ್ಟುರೆಮೆ ಕಾಡ ಪೊನಲೆ 
ನಿಸಿರ್ಕು0? (ಕವಿಕಂ. ೯೪); ಉಗ್ರಮಹಾಗಜಂಗಳಂ ಚದುರ್ಗಿಡೆ ನುಂಗಿ 
ಬಿಕ್ಕಿ ಕುಡಿದರ್‌ ಬಿಸುನೆತ್ತರ ಕಾಬ್ಬುರಂಗಳಂ (ಪಂಪಭಾ. ೧೨-೮) ; 
ನಯನಂ ಕಾಬ್ಬುರಂ ಮಾಡೆ ಕಾರುಣ್ಕರಸಸ್ರೋತಂಗಳಿಂ (ಸಂರಾಮಾ. | 
೧-೧೭); ಕಾಲ್ಬುರಮಾದಂ ಕೊರೆ ಬಿರ್ದಂ ಕಜಕಿದುದು ಬಹಳಾ | 
ಸಾರಮಂ ನೀರದೌಘಂ (ಚಂದ್ರಪ್ಪ. ೪-೪೧); ಗಂಧ ಜಲವಾಹಿನಿ 
ಕಾಟ್ಟುರಮಾದ ಗಂಗೆಯು ೦ ಜಗುನೆಯುಮೆಂಬಿನಂ ಮೆಟಕಿದುದು' 
(ಅನಂಪು. ೫-೭೮). ಕಾಹುರೈ : ಕರದ ಕದಹಿನ ಕಂಬನಿಯ ಕಾಹುರದ | 
ಕಂಪನದ ಕೊರಳ ಬಿಕ್ಕುಳಿನಕ್ಕೆಗಳಲಾಸರಮೆ (ತೊರರಾ. ೬-೧೨-೩೬), ; 


|40 


45 


ಕಾಟಿ ಕ್ಸು 


ಕಾಳ್ಬುರ: ಸನ್ಮಾನದ ವಿಶ್ರಮಂ ದಯೆಯ ಕಾಳ್ಪುರಮದು (ಎಕ. ೪1], 
ಶಿಕಾರಿ. ೩೪೨-೩೯, 1050) ; ಅರುಣಾಂಬುಧಾರೆ ಕಾಳ್ಪುರಮಾಗಲ್‌ 
(ಉದ್ಭಟ. ೪-೧೧೮); ತನಿ ಮೋಹರಸ ಮನದೊಳಗೆ ಕಾಳ್ಪುರವಾಗೆ 
ಸಾರ್ದಳು ರೋಹಿಣೀಡೇವಿ (ಸಾಳ್ವಭಾ. ೮-೫೭) ; ಮದನಾಗ್ನಿಯಿಂ 
ಪೊಗೆನ ಪಸಿಯ ಬಿಸವಿಸರದ ಪಸರಿಸಿದ ಫೊಗೆ ಸುರಿವಂತೆ ಕಾಳ್ತುರಮಾಗಿ 
ಕಣ್ಮನೀರ್ಕವಿತರೆ (ರಾಜಶೇ. ೭-೯೨ ವ). ಕಾಳ್ಬೂರ: ಕರ್ಪೂರ 
ತರುವನದೊಳು ಪನಿನೀರ್ಗಳ ಕಾಳ್ಪೂರದೊಳು ಮಾಂಗೊನರೆ ಸೀರ್ಪನಿ 
ಯೊಳಗೆ (ನೇಮಿಸಂ. ೧೨-೫). ಕಾಟ್ಟೂರೆ: ವಾಹಿನೀತೀರಮಂ 
ಮೀಂಗಳಿದಿರೇಜಂದುವು ಪುಗುವ ಕಾಲ್ಪೂರಮಂತದು ದೀಪ್ತಿಯಂದೆದಿಂ 
(ಅನಂಪು. ೯-೧೬೬ ರ). [ಕಾಟ್‌ + ಪುರ] 
ಕಣಟ್ಬುರಂಗೊಳ್‌ (ಕ್ರಿ). ಉಕ್ಕಿ ಹರಿ; ಮಹಾಪ್ರವಾಹವಾಗು: 
ಬಾಸ್ಪಂ ಕಾಟ್ಟುರಂಗೊಂಡ ವಕ್ವಸರೋಜಂ (ಕುಸುಮಾ. ೧೩-೧೦೬). 
[ಕಾಟ್ಟುರೆ 4 ಕೊಳ್ಳು) 
ಕಾಟ್ಬುರಂಬರಿ (ಕ್ರಿ). ಕಾಡತೊರೆಯಂತೆ ಹರಿ; ಸೂಸಿ ಹರಿ: ತೆಕ್ಕನೆ 
ಶೀವಿ ಕಾಬ್ಬುರಂಬರಿವ ಲಾವಣ್ಯರೆಸದ ಬರಿವೊನಲಂ ಕಟ್ಟಿಗಟ್ಟ ಕಡೆ 
ಗೋಡಿ ಬಿಟ್ಟಂ8ರೆ (ವರ್ಧಪು. ೭-೯ ವ). [ಕಾಟ್ಬುರ + ಪರ್ಮಿ] 
ಕಾಖ್ಬಿರಂಬರಿಯಿಸು (ಕ್ರಿ). ಸೂಸಿ ಹರಿಯುವಂತೆ ಮಾಡು; 
ಉಕ್ಕಿ ಹರಿಸು: ಗೀತಾಮೃತಸಾರಪೂರಮಂ ಕಾಲ್ಟುರಂಬರಿಯಿಪ 
(ವರ್ಧಪು. ೧೪-೮೫ ವ). [ಕಾಟ್ಟುರಂಬರಿ 4 -ಇಸ್ಕು] 
ಕಾಯ್ಪಿರವೇಲ್‌್‌ (ಕ್ರಿ). ಮಹಾಪ್ರವಾಹ ಉಂಟಾಗು; ಉಕ್ಕಿ ಹರಿ: 
ಕಾಲ್ಪುರವೇಬಕೆ ಪಾಲಮಯಮುಂ ಜಸಮುಂ ಜಿನಮಜ್ಜನಂಗಳಂ ಮಾಲ್ಬಿ 
. ಬಯಂಕೆಯಾಯ್ತು ಜಿನದತ್ತೆಗೆ (ಅರ್ಧನೇ, ೨-೨೫). 
[ಕಾಲ್ಪುರ * ಏಲ್‌) 
ಕಾಲ್ಟೂರ "ಕಾಲ್ಬುರ? ನೋ. 
ಕಾಲಸ್ಟಿಸಆಸ್‌ (ನಾ). ಕಾಡು ಹೆಸರು: ಚೆರಸಮರ್ದುವಲ್ಳಿ 
ಯೊಳಗೀಶ್ವರಿಯಂ ಕಾಲಕ್ಕಿಸಜನೀ ಕಷಾಯಂ ಕೆಡಿಕುಂ ಜ್ವರಮಂ 
ಸ [ಕಾರು + ಪೆಸರ್ಜು) 
ಕಾಯ್ಬೊಚ್ಚೆ (ನಾ). ಕಾಡಿನ ಪ್ರವಾಹ: ಕಜಂಗಿದ ತಮಾಲನೆಂಬ 
ಕಾಲ್ಟೊಚ್ಚಮಂ ಪಾಯ್ಡುಂ | ರಾಮಾಶ್ವ. ೫೭-೨೯). 
[ಕಾಟ್‌ 4 ಪೊಚ್ಚ] 
ಕಾಲ್ಕ್ಟೊಡೆ (ನಾ). ಕರಿಯ ಹೊಟ್ಟಿ ; ಕಪ್ಪುಒಡಲು : ಸೀಳ್ಪೊಟ್ಟಿ, 
ಕಾಲಕ್ಬೊಡೆ [ಪಾಕಾಂ. ಟಿ) (ಶಬ್ದಾನು. ೯೧ ಪ್ರಯೋ). 
(ಕಾ * ಪೊಡೈ) 
ಕಾಲಕ್ಟ್ರೊನಲ್‌ “ಕಾಲಕ್ಟೊನಲ್‌' ನೋ. 
ಕಾಲಕ್ಟೊಲ (ನಾ). ಕಾಡಿನ ಹೊಲ; ಅರಣ್ಯ ಪ್ರದೇಶ: ಪದೆದು 
ಮೆಯ್ಮಣಕಿಯಲ್ವರಿಕೆಟ್ಬ ಕಾಖ್ಟೊಲಂ ನನೆಕೊನೆನೋಸೆ ಭಿಲ್ಲತತಿ ಬಲ್ಬೆಆ 
ಗಾಗಿಕೆ (ದ ಶ ಕು. ೫-೭೯); ಮರಾಟಿಸ್ತ್ರೀಜನಂ ನಿಂದು ಕಾಖ್ಟೊಲ 
ದೊಳ್ಳಿಟ್ಲು ಪೊರಳ್ಗುಂ (ಅಪ್ರತಿ. ೨೫-೩). [ಕಾಲ್‌ * ಫೊಲ] 
ಕಾಲ್ಪಟ್ಟೆ "ಕಾಟ್ವಟ್ಟಿ' ನೋ. 
ಕಾಲ್ಬಪ್ಪು "ಕಟ್ಟಿಪ್ಪು' ನೋ. 
ಕಾಲಸ್ಟ್‌ಕ್ಕು, ಕಾಳ್ಪೆಕ್ಕು (ನಾ). ಕಾಡಿನ ಬೆಕ್ಕು; ಕಾಡುಕೊತ್ತಿ : 
ಗೋನಿವಹದೊಳ್‌ ಕಾಲ್ಬಿಕ್ಕು ಕಂಠೀರವೋತ್ಕರದೊಳ೯ ಕೋಡಗ... 
ನೆರೆದಿರ್ಪಂತೆ (ಧರ್ಮಾ ಮೃ. ೭-೨೨೧) ; ಕಾಲಕ್ಸಿಕ್ಕಿಗೂಡುವವೋಲ್‌ 
ತುಯ್ಯಲಂ (ಅನಂಪು. ೧-೬೦). ಕಾಳ್ಫೆಕ್ಳು: ಗಂಡೆರಲೆ ಕಡವೆ 
ಕಾಳ್ಪೆಕ್ಳು ತರವಂಗಿ ಸಾರೆಂಗ ಮೊಲ ಮುಚ್ಚು ವುಸುಗಳನಿರದೆಕೊಂದವು 
ಜಾಯಿಲಗಳು (ಕುರಾಸಾಂ. ೨೭-೯೦). (ಕಾಲ್‌ * ಬೆಕ್ಕು] 


(ಕಲ್ಮಾಕಾ. ೩-೨೮). 


ಕಾಲಕ್ಟಅಣಿ ೧೭೯೫ 


ಕಾಬಕ್ತಿಅಣಿ (ನಾ). - ಕಾಲ್ಕುರುಳ್‌ : ಕಟ್ಟಾಜಕಿದ ಪುಳ್ಳಿ ಗಳಂ ನೆಟ್ಟನೆ 
ಕೊದಳಿಗಳನೆಯ್ದೆ ಕಾಜಕ್ಬಿಜಣಿಗಳಂ ತೊಟ್ಟಿ ನೆ ಪಜೀಸೀರೆಗಳಂ ಬೆಟ್ಟಾಗಿರೆ 
ಗುಹೆಯ ಬಾಗಿಲೊಳ್‌ ಶೀವಿಸಿದಂ (ಧರ್ಮಾಮೃ. ೯-೧೭೨). 
[ಕಾಲ್‌ + ಬೆಜಣಿ] 
ಕಾಲ್ಸೆಸನ (ನಾ). ಹಾಳು ಕೆಲಸ; ಕೆಟ್ಟಕೆಲಸ; ನೀಚ ಕೃತ್ಯ: 
ಠಕ್ಕು ಬೌಳಿಗಂ ಬಸಗಡಿದೀಟ್ವ ಕಾಲಕ್ಷಿಸನದಟ್ಟುಳಿಗಂ ಪುಗದಂತಿರೆಲ್ಲರಂ 
ಪೊಸಯಿಸಿ ಕಾರ್ತವೀರ್ಯನೆಸಕಂ ಬಡೆದಂ ದೊಡದೇವಭೂವರಂ 
(ಚಿಕವಿ. ೩-೧೫). [ಕಾರ್‌ + ಬೆಸನ] 
ಕಾಲ್ಮನ (ನಾ). ಕೆಟ್ಟಮನ; ಕೀಳುಮನಸ್ಸು: ಅಸತೀಪ್ರಿಯ 
ನೀನದೇಕೆ ಕೆಯ್ವಿಡಿದಯೊ ನಿನ್ನ ಕಾಟ ನದ ಕೆಯ್ವಿಡಿದಾಕೆಯುಮೆಲ್ಲಿಮೆ 10 
(ಪಾಠಾ. ಗೆ]ಂದವಳ* ನುಡಿವುದುಂ (ಲೀಲಾವ. ೧೪-೩೪). 
[ಕಾಟ್‌ 4 ಮನ] 
ಕಾಟಕ್ಮಿಗೆ, ಕಾಳ್ಮಿಗ (ನಾ). ೧. ಕಾಡಿನಲ್ಲಿರುವ ಮೃಗ: ಕುಡಿದಿಟ್ಟ 
ದೆಡೆಗೊಂಡು ಕಾಲ್ಕ್ಮ್‌ಗಗಳೆನಿತೆನಿತೊ , » * ಪಾವನಮಾದುವಾ ರಾಮನಿಂ 
( ಶ್ರೀಕಾಮ. ೩-೫೪). ಕಳ್ಳಿಗೆ: ೨. ಕಾಡುಜಿಂಕೆ: 
ಮುಂಬಾಗಿರೆ. .. ಈಶಾತ್ಮಜಂ ಕೇಕಿರಥಂ ತಾನಪ್ಪನೇ ಕಾಳ್ಮಿಗದೆ 
ಗಮಿಷನೆ ಸಂತತಂ ಗಂಧವಾಹಂ (ರಾಜಶೇ. ೧೨-೧೦೬). 
(ಕಾಟ್‌, *ಮಿಗ] 
ಕಾಬ್ಕ್ಮಗ (ನಾ). ಕಾಡಿನಲ್ಲಿ ವಾಸಿಸುವ ಮೃಗ: «ಪಶುಃ, ಶ್ವಾಪದಃ 
-ಈ ೨ (ಬೆಳ್ಮಿಗ) ಕಾ[ಪಾಕಾಂ. ಕೋ)ಲ್ಮಗಂಗಳ್‌ ೫ (ಹಲಾಯು. |20 
೩೯-೮೨). [ಕಾಟ್‌ * ಮೃಗ] 
ಕಾಲಸ್ಕಿಣಸು (ನಾ). ಒಂದು ಬಗೆಯ ಮೆಣಸು ; ಅಡವಿ ಮೆಣಸು: 
ಮುಳ್ಳುತ್ತವಂಕೊಲೆ ಕಾಟಕ್ಕೆ ಣಸಿಂಗಳಂ ಕೊಸಗು ಗೇರ್‌ ಕಕ್ಕೆ 
ಬಿದಿರ್ಕಮ್ಮರಂ (ಸೂಕ್ತಿಸು. ೩-೨೩). 
[ಕಾಟ್‌ + ಮೆಣಸು (ಆ ಮೆಟಸು)] 25 


ಇಂತಪ್ಪಶ್ವ || ಕಾಲ್ಟೊನಲ್‌, ಕಾಹೊನಲ್‌, ಕಾಳ್ಟೊನಲ್‌, 


ಕಾಲಕ್ಟೊನಲ್‌ 


ಕಾಲಕ್ಮೊ! ಲ್ಲೆ (ನಾ). ಕಾಡುಮೊಲ್ಲೆ : ಕಾಬಕ್ಕೊಲ್ಲೆಯ ಬೀಜರಾಜಿಗಳ 

ನುಂಗುವುಮಣ್ಣು ದು ಮೇಗೆ (ಖನುಡ. ೧೪-೬೦). 
(ಕಾಟ್‌, 4 ಮೊಲ್ಲೆ) 

ಕಾಬ್ಬಿಟ್ಟೆ, ಕಾಳ್ಗ ಟ್ಟಿ, ಕಾಳ್ವಟ್ಟಿ, ಕಾಲ್ಬಟ್ಟಿ (ನಾ). ಕಾಡುದಾರಿ; 
ಅಡವಿಯ ಹಾದಿ: ಕಾಟ್ವಟ್ಟಿಯ ಬೆಂಚರವಟ್ಟಿಗೆ ತಲೆಯಿಟ್ಟು ಬರ್ಪ 
ಕಾಡೆಮ್ಮೆಯ (ಮಲ್ಲಿಪು. ೭-೪). ಕಾಳ್ಬಟ್ಟಿ. " ಕಾಳ್ಫಟ್ಟಿಗೊಳ್‌ 
ಪರಾ. ಕಾಳ್ವೆಟ್ಟೆ : ಸೈನ್ಶಮನದಂ ಕಂಡುಟ್ಟುದಂ ಬಿಟ್ಟು ನಿರ್ವಿಜಯಂ 
ಕಾಮನೃಪಾಳ ನೋಡಿದನವಂ ಬೆಂಗೊಟ್ಟು ಕಾಳ್ವಟ್ಟಿಯಿಂ (ಎಇ. xX, 
೧೨-೨೭ ; 1167). ಕಾಬ್ಬಟ್ಟೈ; ಕಾಬ್ಬಟ್ಟಿಯೊಳ್‌ ಸುಲಿದು ಪಾಂಥ 
ರ್ಕಳಂ (ದಿವ್ಯಸೂ. ೯-೪೦); ಎಲ್ಬಟ್ಟಿ ಕಾಲ್ಪಟ್ಟಿಯೊಳ್ಳ ತಳರ್ದರ್‌ 
ಗಂಡರ ಗಂಡ ಪಾಂಡ್ಕ ಸಿತಿಯರ್‌ ನೀಂ ದಾಟ್‌ ಮಾಟ ನ್ನ್ನ ಗಂ 
(ಅಪ್ರತಿ. ೪೬-೬). [ಕಾರ್ಮ್‌ + ಬಟ್ಬೈ) 

ಬ ಶೀರೆ(ನಾ). ಕಾಡಹೀರೆ; ಕಹಿಹೀರೆ: ಘಟಯಿಸಿತಿದು ಕಾಲಸ್ವ್ರೀರಿಯ 
ಪಟು ವಿಷವೆಂದಂಜಬೇಡ (ಖಮದ. ೨-೪೪). [ಕಾರ್‌ * ಪೀರೆ] 
ಕಾಳ್ವೊ ನಲ್‌, 
- ಕಾಳ್ವೊ ನಲು (ನಾ). - ಕಾಟ್ಬುರ: ನ್ನ ೀರ್ಗಳ ಕಾಲಸ್ರೂನಲ್‌ 
ಮಸಗಿ ಕ (ಕಬ್ಬಿ ಕಾ. Fp ಕಾಹೊನಲ್‌ : RES 
ಕಾಹೊನಲೊಳದ್ದುವ ಕುಮಾರನಂ (ಹಚಕಾ. ೧೧-೧೧); ಕತ್ತಲೆಯ 
ಕಾಹೊನಲ ನೀಸಾಡುವಂತೆ (ಸಿದ್ದರಾ. ೨-೪೭); ಕಾಹೊನಲಿಂದಂ ಶೈಲಂ 
ಗಳು ಮುಳುಗುತ್ತಿ ರಲ್‌ (ಪಣ್ಯಾಸ್ರ. ೧೦-೧೩). ಕಾಳ್ಪೊನಲ್‌ : 
ಕಾಳ್ರೊನಲೊಳೆಡೆಯುಂಡ ಬಗೆಯಿಂದ ನಿಲದೆ (ಕಾಲೂರ. ೧೨೮-೨೭೧). 
ಕಾಳ್ಪೊನಲ್‌ : ಬಿಜುಗಾಳಿಯ ಗಾಸಿಗಂ ಕಾಲ್ವೋಳ್ವೊ3ನಲ ಕಡು 
ಪಿಂಗಂ... ಕೋಡದೆ ಕೊಂಕದೆ (ಗಿರಿಕ. ೯-೫೮ ವ). ಕಣಳ್ಳೊನಲು : 
ಹಗಲು ಉರಿಬಿಸಿಲಿನಲ್ಲಿ ಬೆಂದು ಕಾಳ್ವೊನಲುಗಳ ನೀರನ್ನು ಕುಡಿದು 

(ಮಣಿಸ. ೭೪). [ಕಾರ್ಡ್‌ + ಪೊನಲ್‌] 


ಕಿಂಕರ, 


ಕಿಂಕರೈ (ನಾ). ಚಿಂತೆ; ಅಸಮಾಧಾನ: ಮನಸಿಗೇನು ಕಿಂಕರ 
ಮಾಡಿಕೊಳ್ಳ ಬೇಡಮ್ಮಾ. ಮಹಿಮ ನನ್ನು ನಾನು ಚೆನ್ನಾಗಿ ಬಲ್ಲೆ 
(ಅರಗಿ. ೭೩). [೮ ಸಂ. ಕಿಂಕಾರ] 

ಕಿಂಕರ (ನಾ). ಆಳು; ಸೇವಕ; ದಾಸ: ತಂದೆ ಚಿತ್ತೆ ಸುವುದು ಕಿಂಕರನ 
ಬಿನ್ನಪಂ (ನಂಬಿರ, ೧-೭೬) ; ನಮ್ಮಳೊಬ್ಬರು ನಿನಗೆ ಸೋತಡೆ ಮಿಕ್ಕ 
ನಾಲ್ವರು ನಿನಗೆ ಕಿಂಕರರು (ಕುವ್ಯಾಗ. ೫-೪೬) ; ಜಗತ್ತಿಗೆ ಕಿಂಕರರಾಗಿ 
ನಡೆಯುವವರಿಗೆ ಜಗತ್ತೆ ಕಿಂಕರವಾಗುವುದು (ಕುಟುಂಬ. ೨೯). [ಸೆಂ.] 

ಕಿಂಕರಣ (ನಾ). ಎ ಕಿಂಕರತೆ: ಎಜಗಿದ ಕೊಂಬೆಟಲ್ವಕಿವಿ. . . ಕುಂಭ 
ದೊಳ೯ ನಿಜ್‌ಸಿದ ಪುಷ್ಕರಂ ನೆಗಟ್ಟ ಕಿಂಕರಣಂ ಬೆರಸಿಂದ್ರವಂದಿತಂಗೆಅ 
ಗಿದ ದಿವ್ಮದಂತಿ (ಅನಂಪು. ೫-೨೮). [ಸಂ.] 

ಕಿಂಕರತೆ (ನಾ). ೧. ಆಳಾಗಿರುವಿಕೆ; ದಾಸ್ಯ ಭಾವ: ಪದವಂ 
ಸುಖಾಶ್ರುವಿಂ ತೊಳೆದು... ಕಿಂಕೆರತೆಯಂ ತಳೆದು (ತಿರುರ, ೧೧-೬); 
ಕರುಣಾಬ್ಭಿ ಯಪ್ಪ ಶಂಕರನಂ ಕಿಂಕರತೆಯಿಂ ಶರಣ್ಟೊಕ್ಕು (ಶಬಶಂ. 
೪-೯೯ವ). ಮನಸಿಜನ ಕಿಂಕರತೆಯಂ ತಾಳು ಮಾನಿನೀಜನರನೊಲ್ಲದ 
ನಾವನು (ವೆಂಕಾರಾ. ೧-೬-೫೬). ೨. (ಆಲಂ) ಕೊರತೆ; ದೈನ್ಯ: 
ವರಲತಾಂಗದೆ ವರ ಲತೆಗೆ ಕಿಂಕರತೆಯನು ಪುಟ್ಟಸುತ ಬಂದಳು 
ಕಾಂತನಿದ್ದೆಡೆಗೆ (ಕೋಗಯ. ೧೫-೭). [ಸಂ. ಕಿಂಕರತಾ] 

ಕಿಂಕರತ್ವ (ನಾ). ಕೆಂಕರತೆ [ಸಂ.] 

ಕಿಂಕರಹೋಲು (ಕ್ರಿ). ದಾಸ್ಯ ಉಂಟಾಗು; ದೈನ್ಯತೋರು : ಆಡುವ 
ಆಟ ತಪ್ಪಿ, ಅದು ಆಟಿದವನ ಕಿಂಕರಡೋಆ್‌ದ ಮತ್ತೆ ಕೊಡಬೇಕೆಂಬ 
ಮತ್ತೆ ಆಲಾಗು ಬಂದಿತ್ತೆಂಬ ದಿಮ್ಮು ಮನುಜರುಗಳಿಗೆ ಹೇಳುವುದುಂಟೀ 
(ಮೋಳಿಮಾ, ೮೮-೩೫೧), [ಕಿಂಕರ * ತೋಜು (೮ ತೋಆ್‌)] 

ಕಿಂಕರಭಾವ (ನಾ). ಸೇವಕನಂತೆ ಇರುವಿಕೆ; ದಾಸ್ಯಭಾವ; ದೈನ್ಯ: 
ಇಂತೀತನೊಳ್‌' ತೊಟ್ಟ ಕಿಂಕರಭಾವಂ ನಮಗಳ್ಳಿಗೊಟ್ಟು ಮಡಗೂಜು 
ಣೃಂದಮಂ ಪೋಲದೇ (ಆದಿಪು. ೧೪-೩೨). 

[ಕಿಂಕರ * ಭಾವ] 

ಕಿಂಕರವಾಣ (ನಾ). ನಮ್ರತೆ; ಸೇವಾಭಾವ: ಮನದಲ್ಲಿ ನಂಬಿಗೆ 
ಮಾತಿನಲ್ಲಿ ಕಿಂಕರವಾಣವ ಬಿಡದೆ ಲಿಂಗಜಂಗಮ ಒಂದೇ ಎಂದು 
ಭಾವಿಸಿ (ಅಖಂಡೇ. ೮೪-೮೦). (೮. ಸಂ. ಕಿಂಕುರ್ವಾಣ] 

ಶಿಂಕರವೃತ್ತಿ (ನಾ). ಸೇವಕವೃತ್ತಿ ; ದಾಸ್ಯ: ಬಸವನ ರೀತಿ ರೀತಿ 
ಬಸವಣ್ಣನ ಕಿಂಕರವೃತ್ತಿ ವೃತ್ತಿ (ಬಸರ. ೮-೨) ; ಕಿಂಕರವೃತ್ತಿಯಿಂದೆ 
ಬಿನ್ನೈಸಲು (ನವಮೋ. ೧೨-೬೦). [ಕಂಕರ್ಕ + ವೃತ್ತಿ] 

ಕಂಕರವೆಸ (ನಾ). ಊಳಿಗದ ಬೆಸ; ಆಳಿನ ಕೆಲಸ. "ಕಿಂಕರ 
ವೆಸಗೆಯ್‌' ಪರಾ. [ಕಿಂಕರ್ಯ * ಬೆಸ] 

ಕಿಂಕರವೆಸೆಗೆಯ್‌ (ಕ್ರಿ). ಊಳಿಗದ ಕೆಲಸಮಾಡು; ಆಳಾಗಿ 
ದುಡಿ: ಭುವನಪಾಲಕನುನ್ನತಮೂರ್ತಿ ಕೌಸ್ತುಭಾಭರಣನೆನಿಪ್ಪ 
ವಿಷ್ಮು ದನಗಾಯನೆ ನಂದನ ಕಂದನಾಗಿ ಕಿಂಕರನೆಸಗೆಯ್ಯನೆ ನರನ 
ಸಾರಥಿಯಾಗಿ ಪೃಥಾತನೂಭವರ್ನಿರವಿಸೆ ಕೌರವೇಂದ್ರನ ಸಮಾಸಕ್ಕೆ 
ಹಿರಿಗನಾಗಿ ಪೋಗನೇ (ಧರ್ಮಪ. ೨-೬೩). 

[ಕ೦ಕರವೆಸ 4 ಕೆಯ್ಮ್‌) 
ಕಿಂಕರಿ (ನಾ). ಸೇವಕನ ಹೆಂಡತಿ. [ಸಂ. ಕಿಂಕರೀ) 
ಕಿಂಕರೆ(ನಾ). ಊಳಿಗದವಳು; ದಾಸಿ... (ಸಂ. ಕಿಂಕರಾ) 


ಕಿಂಕಿಣೀದಾಮ 


| ಕಿಂಕರ್ತವ್ಯತಾಮೂಢ (ನಾ). ಏನುಮಾಡಬೇಕೆಂದು ತಿಳಿಯ 
ದವನು; ದಿಕ್ಕುತೋಚದಿರುವವನು : ದೈತ್ಯಸ್ಥಂಧದೊಳಿರ್ದ ಸಂಕ 
ರ್ಷಣಂ.ಕಿಂಕರ್ತವ್ಮತಾಮೂಢನಾಗಿ ಪೋಗುತ್ತುಮಿರೆ(ಜಗವಿ, ೪-೫೪ ವ); 
ಭೀಮಸಿಂಹನು ಕಿಂಕರ್ತವೃತಾಮೂಢನಾದನು (ಕೃಷ್ಣಾಕು. ೧-೧೭). 
5 (ಸಂ, (ಕಿಂಕರ್ಶವ್ಯತಾ + ಮೂಢ)] 
ಕಿಂಕಲ "ಕಿಂಕಿಲಿ' ನೋ. 
ಕಿಂಕಾಪು, ಕಿಂಕಾಟು, ಕೆಂಖಾಪು, ಕಿನ್‌ಕಾಪು, ಕಿನಕಾಪು 
ಕಿನಕಾಬು, ಕಿನಖಾಫು, ಕಿನಕಾಫ, ಕೇನ್‌ಕಾಫು (ನಾ). ಚಿನ್ನ 
ಅಥವಾ ಬೆಳ್ಳಿಯ ಎಳೆಗಳನ್ನು ಸೇರಿಸಿ ನೆಯ್ದ ರೇಷ್ಮೆಬಟ್ಟಿ : 
10 ಆ ಆಸನಗಳ ಮೇಲೆ ಕಿಂಕಾಪಿನ ಮೆತ್ತೆಗಳು ಇದ್ದವು (ಶ್ರೀರಾಯ ೧೪೭); 
ಹೊನ್ನಪಂಜರ, ಅಲ್ಲಿ ಒಳ ಹೊರಗು ಕಿಂಕಾಪು (ನಡೆಬಂ. ೪೦). 
ಕಿಂಕಾಬು: ಮಹಮ್ಮದನು . . . ಅನರ್ಥ್ಫ್ಥ,ವಾದ ಕಿಂಕಾಬಿನ 
ಉಡಿಗೆಯನ್ನು ಅವನಿಗೆ ಬಹುಮಾನವಾಗಿ ಕೊಟ್ಟನು (ಪೈಗಂಬ. ೧೦೮). 
ಕಿಂಖಾಪು: ೧. ಕಿಂಖಾಪಿನ ಛತ್ರಿ (ಎಕ. ೫1೪, ನಂಜನ. ೨೮೯-೬; 
15 1847) ; ಮೇಲು ಶಾಲ್ಪಾಗು ಕಿಂಖಾಪುಗಳಲಂಕರಿಸಿ (ಕೃಷ್ಣ ವಿ. ೪-೩). 
ಕಿನ್‌ ಕಾಪು: ಕಿನ್‌ಕಾಪಿನ ಮೇಲುದನ್ನು ಹೊದ್ದು (ಪಂಯಾತ್ರೆ. ೫೮) ; 
ಶಿರಸ್ವ್ರಾಣದಂತೆ ತೋರುತ್ತಿದ್ದ ಕಿನ್‌ಕಾಪಿನ ಟೊಪ್ಪಿಗೆ ತಲೆಗೆ (ಆಳೌಕ.೬೮). 
ಕಿನಕಾಪು: (8). ಕಿನಕಾಬು: ಮಹಾರಾಣಿ ಕಿನಕಾಬು 
ಮೆತ್ತೆಹಾಕಿದ ಪೀಠದ ಮೇಲೆ ಕುಳಿತು (ಹುಲಿಜಾ. ೧೦೨). *ನಕಾಫ : 
20 ರೇಶಿಮೆ, ಊರ್ಣ, ಮಶ್ರು, ಕಿನಕಾಫ ಮೊದಲಾದ ಅಂಗಡಿಗಳು 
ಅಂದವಾಗಿ ಕಾಣುತ್ತವೆ (ಮಂಜುಕ. ೮). ಕಿನಖಾಪು: ಕಿನಖಾನಿನ 
ಪರದೆಗಳನ್ನು ತೂಗಬಿಟ್ಟಿದ್ದಾರೆ (ಮಂಜುಕ. ೪). ಶೇನ್‌ ಕಾಪು: 
ಕೀನ್‌ಕಾಪುಗಳನ್ನೂ ಥಳಥಳಿಸುವ ಕತ್ತಿಗಳನ್ನೂ ಧರಿಸಿ (ಗುಣಸಾ. ೬೮). 
[+ ಪಾರೆ. ಕಿನ್‌ಖಾಬ್‌ ; ಮರಾ. ಕಿನಖಾಖ್‌] 
25| ಕ೦ಕಾಬು "ಕಿಂಕಾಪು' ನೋ. 
ಕಿಂಕಾರ (ನಾ). ಗೆಜ್ಜೆಗಳ ನಾದ. [ಸಂ.7 
| ಕಂಕಿಣಿ, (ನಾ). ೧. ಕಿರುಗೆಜ್ಜೆ ; ಕಿರುಗಂಟಿ; ಕಿಣಿಕಿಣಿ ಶಬ್ದ 
ಮಾಡುವ ಆಭರಣ: '*ಕಿಂಕಿಣಿಯೆನಲ್ಕುಸಿರ್ವ ಕಿಜು ಘಂಟಿ? 
(ಮ 0 ಗರಾ. ೧೦೧-೩೦) ; ಸಂಪಗೆಯಲರ ಕಿಂಕಣಿಗಳೊಳಂ ಕೆಂದಾ 
30 ವರೆಯ ಗಂಟೆಗಳೊಳಂ (ಕಾದಂಉ. ೭೮೩); ಕಿಂಕಿಣಿಯ ಗೆಜ್ಜೆಯ 
ರವದ (ಹಡಕಾ. ೪-೧೨); ಹೊಂಗೆಜ್ಜೆ ಕಿಂಕಿಣಿ ಕುಣಿಯೆ ಪರಿನಂಬೆ 
ಗಾಲಿಂದೆ (ಶ್ರಿ ರಾ ಮಾ. ೧೯-೪೮೯). ೨. ಸೆಣಿಕಿಣಿಯೆಂಬ ಶಬ್ದ, 
—ನಾದ: ಕಾಲ್ಗೆಜ್ಜೆ ನೇವುರ ಬಳೆಯಹೊಂದೊಡವುಗಳ ಕಂಕಿಣಿಗೆ 
(ಶ್ರೀರಾಮಾ. ೫೫-೪೩); ಗೆಜ್ಜೆಯ ಕುಚ್ಚಿನಿಂದ ಗಲಿರುಗಲಿರೆಂದು 
35 ಕಿಂಕಿಣಿನಾದ ಹೊಮ್ಮುತ್ತಿತ್ತು (ಮಲೆಮ. ೪೨೨). [ಸಂ. ಕಿಂಕಿಣೀ] 
ಕಿಂಕಿಣ್ಮಿ (ನಾ). (?) : ಹಿಡಿದಗ್ಗಿಗೆ ಕಿಂಕಿಣಿ ಬುಟ್ಟು ಕರ್ಣ (ಬೊಂಕಶಾ. 
೧೯೩೩, ಹಾವೇರಿ. ೫೫-೨೭ ; 1104). [?) 
ಕಿಂಕಿಣೇಕ್ವಣಿತ (ನಾ). ಕಿರುಗೆಜ್ಜೆಗಳ ನಾದ: ಸಿಂಜಾನಮಣಿಕಿಂಕಿಣೀ 
ಕ್ವಣಿತದೊಳ್‌' (ಶಾಂತಿಪು. ೧೦-೭೬ ವ). (ಸಂ. (ಕಿಂಕಿಣೀ + ಕ್ವಣಿತ)] 
40(ಕಿಂಕಿಣೇದಾಮ (ನಾ). ಕಿರುಗೆಜ್ಜೆ ಗಳನ್ನುಳ್ಳ ದಾಮ; ಕಿರುಗಜ್ಜೆ 
ಗಳುಳ್ಳ ನಡುಕಟ್ಟು : ಕಟತಟದೊಳ್‌ ಮಾಣಿಕ್ಯಮಣಿ ಕಿಂಕಿಣೀ 
ದಾಮಮಂ ತಗುಳ್ಳಿ (ಆದಿಫು, ೬-೧೦೫ ವ). (ಸಂ. ಕಿಂಕಿಣೀದಾಮಾ] 


ಕಿಂಕಿಣೀರವ 


ಕಿಂಕಿಣೀರವ (ನಾ). ಕಿಂಕೆಣೀಕ್ವಣಿತ: ಮಣಿ ನೂಪುರಯುಗಮಣಿ 
ಕಿಂಕಿಣೀರವಂ ನೆಗಜಕೆ (ಅಜಿಪು. ೫-೭೩). [ಸಂ. (ಕಿಂಕಿಣೀ + ರವ್ಯ)] 

ಕಿಂಕಿಣೀರುತಿ (ನಾ). ಎ ಕಿಂಕಿಣೀಶ್ಚಣಿತ : ಮಂಜುಮಂಜೀರ ಕಂಕಣ 
ಕಿಂಕಿಣೀರುತಿ ಪೊಣ್ಮೆ... ಮುರಾರಿ ಕೈಪಜಕಿಗಾಡಿದಂ (ಜಗವಿ. ೩-೫೨). 

(ಸಂ. (ಕಿಂಕಿಣೀ + ರುತಿ)] 

ಕಿಂಕಿನಿ "ಕಿನಿಕಿನಿ' ನೋ. 

ಕಿಂಕಿನಿವೋಗು "ಕಿನಿಕಿನಿವೋಗು' ನೋ. 

ಕಿಂಕರ (ನಾ). ೧. ಕುದುರೆ. ೨. ಕೋಗಿಲೆ. ೩. ದುಂಬಿ. ೪. ಕಾಮ; 
ಮನ್ಮಥ. (ಸಂ. 

ಕಿಂಕಿರಾತ (ನಾ). ೧. ಗಿಳಿ ೨. ಕೋಗಿಲೆ. ೩. ಮನ್ಮಥ. 
೪, ಅಶೋಕವೃಕ್ಷ: ಪುರಜನಮಟ್ಲ್‌ ಯಿಂ ಮುಡಿವ ಕೂಡೆ ತುಜುಂಬುವ 
ಕಿಂಕಿರಾತಶೇಖರರಜದಿಂದೆ . . . ಪಿಶಂಗಿತಾರುಣಿತ ದಿಜ್ಮುಖಮಾದುದು 
ತನ್ಮಹೋತ್ಸವಂ (ಆದಿಪು. ೭-೧೧೩); ಕಿಂಕಿರಾತಪ್ರಸೂನಪ್ರತಿಮೆಂ 
ಪೀತಾಂಬರೆಂ ರಂಜಿಸುವಿನಂ (ಜಗವ. ೨-೯೯). ೫, ಕೆಂಪು ಗೋರಂಟಿ: 


*ಕೆಂಪುಗೋರಟಿ ಕಿಂಕಿರಾತಂ" (ಮಂಗರಾ. ೩೭-೨೨), ಮಾತೇನೊ: 


ಕಿಂಕಿರಾತಂ ಪೂತಂತೆ ಕಿರಾತಸೇನೆ ಪುಣ್ಬಡೆ ಶರಸಂಘಾತದ 
ಸವಿದೋರ್ಕುಂ (ಪಂರಾಮಾ. ೪-೪೯). [ಸಂ.] 

ಕಿಂಕಿರಿ "ಕಿನಿಕಿನಿ' ನೋ. 

ಕಿಂಕಿರಿಯೊಗೆ (ಕ್ರಿ). ತಳ್ಳಂಕ ಪಡು; ಭಯಗೊಳ್ಳು : ಜಗುಳುವ 
ಲಜ್ಜೆ ಜಾಜುವ ಧೈರ್ಯ ಕಿಂಕಿರಿಯೊಗೆವ ವದನ ನಟ್ಟ ದಿಟ್ಟ ನೆಗೆವ 
ಪುಳಕವುಣ್ಮುವ ಸೇದೆ ಕರಗುವ ಬಗೆಯೊಪ್ಪಿತಾ ಪ್ರಿಯತಮೆಗೆ (ಶ್ರೀಪಾಲ. 
೨-೫೪). [ಕಿಂಕಿರಿ (ಆ ಕಿನಿಕಿನಿ) + ಒಗೆ] 

ಕಿಂಕಿರಿವೋಗು "ಕಿನಿಕಿನಿವೋಗು' ನೋ. 

ಕಿಂಕಿಲ, ಕಿಂಕಲ(ನಾ).೧. ದೈನ್ಯವುಳ್ಳವನು; ನಮ್ರತೆಯುಳ್ಳವನು; 
*೦ಕರ ವೃತ್ತಿಯವನು : ಹಮ್ಮಿನ ಸೊಮ್ಮಿನ ಸಂಬಂಧ ಬಿಟ್ಟು 
ಕಿಂಕಿಲ [ಪಾಠಾಂ. ಕಿಂಕರ] ಕಿಂಕಿಲ ಕಿಂಕಿಲ [ಪಾಠಾಂ. ಕಿಂಕರ]ನಾಗಿರ 
ಬೇಕು (ಬಸವ. ೪೬೮); ಲಜ್ಜೆಗೆಟ್ಟು ನಾಣುಗೆಟ್ಟು ಕಿಂಕಲನಾಗಿರಬೇಕು 
(ಚಿನ್ನವ. ೧೮೭). ೨. ಸೇವಾವೃತ್ತಿ; ದೈನ್ಯ; ನಮ್ರತೆ: ಕೈಯಲ್ಲಿ 
ದೊಣ್ಣೆ ಮನದಲ್ಲಿ ಕ್ರೋಧ, ವಚನದಲ್ಲಿ ಕಿಂಕಿಲ, ಲಿಂಗದ ವಾರ್ತೆ 
ನಿನಗೇಕೆ ಹೇಳಾ (ಅವಚ 0. ೨೭೫-೧೨೬೩); ಕಿಂಕರರ ಮನೆಯಲ್ಲಿ 
ಕಿಂಕಿಲನನು ಅನು ಹಾರುತಿಪ್ಪೆನು (ಬಸವ. ೪೬೫) ; ಘನಮಹಿಮ ಕರುಣಿ 
ಸೆನುತ್ತ ಕಿಂಕಿಲ ಸಹಿತ ಬಿನ್ನಹ ಮಾಡುತಿರ್ದನು ರಾಮನಲ್ಲಮಗೆ 
(ಪ್ರಭುಲೀ. ೧೩-೪೬). ೩. ಬಿಳಿಮಗ್ಗ ದವರಲ್ಲಿ ಒಂದು ಪಂಗಡ 
(ಎಸಮೈ. ೪1], ೯). ಕಂಕಲ: ೨. ಕಿಂಕಲದಿಂದಾ ನಿಮ್ಮ ಶರಣರ 
ಮನೆಯ ಹೊಕ್ಕುದ ನುಂಡಿಪ್ಪ ಕಿಂಕರೆ ನಾನು (ಪದಗೋ. ೧-೧೮೦); 
ನುಡಿವಲ್ಲಿ ಕಿಂಕಲವನಜ್‌ದು ಕರವ ಬೀಸುವಲ್ಲಿ ತುಷಾರದ ಕೀಟವ 
ನಜ್‌ದು (ಸರ್ವವ. ೫೪-೬); ಇದಿರೆದ್ದು ವಂದಿಸಿ ಕೈ ಮುಗಿದು 
ನಡನಡುಗಿ ಕಿಂಕಲನಾಗಿ,. . ಭಯಭೀತಿ ಭೃತ್ಕಾಚಾರವಾಗಿರಬಲ್ಲರೆ 
ಆದು ಭಕ್ತಿ (ಅವಚಂ. ೨೨೩-೧೦೧೦). [೮ ಸಂ. ಕಿಂಕರ] 

ಕಿಂಕಿಲಿಸು, ಕಿಂಖಲಿಸು (ಕ್ರಿ). ಶಬ್ದಮಾಡು : ಚೊಕ್ಕ ಬೆಳ್ಳಿಯ ಕಂಕ 
ಕಿಂಕಿಲಿಸಿ ನುಡಿಸುತಿದೆ (ಸಖೀಗೀ. ೫೧-೧೫). ಇಂಖಲಿಸು : ಕನಿಗಳೊ 
ಹಕ್ಕಿಗಳಿದ್ದಂತೆ. .. ಕೀರುವರು, ಗಳಪುವರು, ಕಿಂಬಲಿಸುವರು ಹಕ್ಕಿ 
ಗಳಂತೆ (ಸಾಹಿವಿ. ೬೭). [*- ಮರಾ. ಕಿಂಕಳಣೇ) 

ಕಿಂಕುರ್ವಾಣ (ನಾ). ೧. ಸೇವಾವೃತ್ತಿ; ಭೃತ್ಯಭಾವ: 
ಅಹುದಹುದು ಕಿಂಕುರ್ವಾಣ! ಮರು! ಭಾಪು! ಬಲ್ಲವರು ಬಲ್ಲೆವೆಂದೆಂ 
ಬರೆ ಲಿಂಗವಂತರ ಮಹಿಮೆ ಈ ಹಿಂಗಿರಬೇಡಾ? (ಅವಚಂ, ೨೪೭-೧೧೨೬). 


೧೭೯೭ 


10 


15 


20 


25 


40 


ಕಿಂಖಾಪು 


೨. ದೈನ್ಯ; ನಮ್ರತೆ: ರಂಗೆಮಂಟಪದೊಳ್‌ ಪೊರಳ್ಳು ಪೊಡಕರಿಸ 
ಲಾಜದೆ ಕಿಂಕುರ್ವಾಣಂ ಕೈಮಿಕ್ಳು ಮಜುಗಿ ಮಜುಗಿ ಮೋಣೆಯಿಟ್ಟು 
(ನಂಬಿರ. ೧೨-೮೩) ; ಭೀತಿಯಿಂದೆಅಗಿ ಕಿಂಕುರ್ವಾಣಮಂ ತೋಟಕಿ 
(ಸಿದ್ಧರಾ. ೪-೪೬). "ಕೆಂಕುರ್ವಾಣಂಗೆಯ್‌' ಪರಾ. ೩. ಏನುಮಾಡ 
ಬೇಕೆಂದು ತೋಚದವನು. "ಕಿಂಕುರ್ವಾಣತೆ' ಪರಾ. 
[ಸಂ. ಕಿಂಕುರ್ವಾಣ ಆ ಕಿಂಕರ, ಸೇವಕ] 

*ಂಕುರ್ನಾಣಂಗೆಯ್‌ (ಕ್ರಿ). ಸೇವೆಮಾಡು: ಪೃಥ್ವೀಶ್ವರಂ 
ಬಂದೆನ್ನುಮನರ್ಚಿಸಿ ಬಂದಿಸಿನೀಚ ವೃತ್ತಿಯಿಂ ಕಿಂಕುರ್ವಾಣಂಗೆಯ್ದ ಪ್ಪ 
ನಹೋ ಆಶ್ಚರ್ಯಂ (ವಡ್ಡಾರಾ. ೭೮-೩೨); ಚಕ್ರವರ್ಶಿಯ ಮಗಳಾ 
ಡೊಡಂ ಪೆಜರ್ಗೆ ಕಿಂಕುರ್ವಾಣಂಗೆಯ್ವುದುಂ(ಕಗವಿ ೪೨-೩೦ ಚಾವುಂಪು). 

[ಕಿಂಕುರ್ವಾಣ + ಕೆಯ್‌,] 

ಕಿಂಕುರ್ವಾಣತೆ (ನಾ). ಏನು ಮಾಡತಕ್ಕದ್ದೆಂದು ತನ್ನನ್ನು ತಾನೇ 
ಕೇಳಿಕೊಳ್ಳುವಂತಹ ಪರಿಸ್ಥಿತಿ; ಅಸಹಾಯ ಪರಿಸ್ಥಿತಿ; 
ದಿಜ್ಮೂಢತೆ ; ದಿಗ್ಭ್ರಮೆ: ಟಂಕಾರಾಲ್ಪಧ್ವನಿಯಿಂ ಕಿಂಕುರ್ವಾಣತೆ 
ಯನೆಯ್ದುವರ್‌ ಮುನಿಗಳ್‌ (ಗಿರಿಕ. ೮-೩೬), (ಸಂ. ಕಿಂಕುರ್ವಾಣತ] 

'ಕಿಂಕುರ್ವಾಣಪ್ರವಣ (ನಾ). ಸೇವಾವೃತ್ತಿಯಲ್ಲಿ ತತ್ಸರನಾದವನು; 
ಕಿಂಕರಭಾವದಲ್ಲಿ ಆಸಕ್ತಿಯುಳ್ಳವನು: ಕಿಂಕುರ್ವಾಣಪ್ರವಣರರೆಬರ್‌ 
ಬರ್ಪಿನಂ ಕಾಡು . . . ಬಂದರ್ಫಮಂ ಯಕ್ಷಂ ಕೊಟ್ಟಂ ರಾಘವನ 
ಚರಣಕ್ಕೆ (ಪಂರಾಮಾ, ೩-೧೩೧).  [ಕಿಂಕುರ್ವಾಣ * ಪ್ರವಣ] 

ಕಿಂಕುರ್ವಾಣವಾಕ್ಯ (ನಾ). ದೈನ್ಯಪೂರ್ಣವಾದ ಮಾತು; ನಮ್ರ 
ವಾದ ನುಡಿ: ಶರಣಸಂಕುಳಕ್ಕೆ ಸಾತ್ವಿಕ ಭಯಭತ್ತಿಭರಿತ ಕಿಂಕುರ್ವಾಣ 
ವಾಕ್ಕಮಂಡಿತವದನಮಂಡಲನಾಗಿ . « « ಬಸವರಾಜಂ ಭಕ್ತರಂಕಂಡು 
(ಬಸರ. ೮-೧). [ಕಿಂಕುರ್ವಾಣ + ವಾಕ್ಯ) 

ಕಿಂಕೃತಿ (ನಾ). ಅಳಲು ; ಚಿಂತೆ; ಸಂಕಟ: ನೀವು ಕೊರಗಿ ಪಾಂಡವರ 
ಮೇಲೆ ಕಿಂಕೃತಿ ಇಟ್ಟುಕೊಳ್ಳಬೇಡಿ (ವಡಭಾ. ೩೧೧) ; ಅವಳು ತಂದೆಯ 
ಮನಸ್ಸಿಗೆ ಕಿಂಕೃತಿಯುಂಟಾಗದಂತೆ ಮಾತನಾಡದೆ ಇರುತ್ತಿರಲಿಲ್ಲ 
(ಕವಿಕ. ೨೪) ; ಮನಸ್ಸಿನೊಳಗೆ ಯಾವ ಕಿಂಕೃತಿಯನ್ನೂ ಅನುಭವ 
ಮಾಡದಿದ್ದರೆ ಅದರಿಂದ ಬಹು ಕಾರ್ಯವಾಗುತ್ತದೆ (ನಿಬಂಧ. 11, ೩೧೧). 
"ಕಿಂಕರ? ಪರಾ. 

ಕಿಂಕೃತಿಯಾಗು ಇ ಸಂಕಟಿವಾಗು ; ಚಿಂತೆಯಾಗು: ಮನಸ್ಸಿ 

ಗೇನಾದರೂ ಕಿಂಕೃತಿಯಾದರೆ ಗ್ಯಾಲನ್‌'ಗಟ್ಟಿಲೆ ವಿಸ್ಕಿ ಹೀರಬೇಕೆ 
(ಯೋಧಪು. ೨೭). [ಸಂ, ಕಿಂಕೃತಿ ಎ ಸೇವೆ] 

ಕಿಂಕೊಳೆ "ಕಿಂಕೊಟ್‌' ನೋ. 

ಕಿಂಕೊಟಕಿ, ಕಿಂಕೊಳೆ (ನಾ). ೧. ರಾಡಿ; ಕದಡು; ಕೆಸರು: 
ಕರಿಘಟಿಯನುಡಿಯೆ ಬಡಿಬಡಿದೆತ್ತಂ ಕಿಂಕೊಟ್‌ಮಾಟ್ಟುದುಂ 
(ಪಂಪಭಾ. ೧೧-೧೦೨); ಕೆಡೆದ ರಥಂಗಳಿಟ್ಟಿಡೆಯೊಳ್‌ ಕಿಂಕೊಟೆಯಾಗಿ 
ಪೆತ್ತಕೆನ್ನೆತ್ತರೊಳ್‌ ಮೆತ್ತಿ ರೊಪಟಿಯಲಾಗದಂತಿರ್ದ ವೀರಭಟರಗುರ್ವಂ 
ಪಡೆಯೆ (ಪಂಪಭಾ. ೧೨-೬೦ ವ) ; “ಹಿಂಸೆ, ತೊಂದರೆ, ಸಂಕಟ” 
(ಪಂಪಭಾ. ಕೋಶ). *ಕಿಂಕೊಳೆ: ೨. ಅಳಿವು; ನಾಶ; ಧ್ವಂಸ: 
ಪೊಣರ್ದರಿಬಲಮಂ ಕಿಂಕೊಳೆಮಾ([ಟಕ್ರಿ ಡೆಗಣ ಮೆ] ನಿರಂಕುಶ 
ಮೆನಿಸಿದುದು ಮುನಿಸು ಭದ್ರಾಂಕುಶ[ನಾ] (ಪಂಪಧಾ. ೧-೩೨). 
೩. ಹಿಂಸೆ; ತೊಂದರೆ; ಬಾಧೆ; ಕಷ್ಟಪರಿಸ್ಥಿತಿ: ಮೊಲೆಯ 
ಬಿಂಕಮೆ ಸೋಂಕಿ ಕಿಂಕೊಳೆಯಾಗಿ ನೋಟ್ಟರ ಚಿತ್ತದೊಳ್‌ ಮೊಳೆಯೆ 


(ಸೂಕ್ತಿಸು. ೧೩-೧೨), [ಹೀ + ಕೊಟಕ್ಕಿ] 


451 *ಿಂಖಲಿಸು "ಕಿಂಕಿಲಿಸು? ನೋ. 


ಕಿಂಖಾಪು "ಕಿಂಕಾಪು' ನೋ. 


ಕಂಗೆಹೆನ ೧೭೯೮ 


ಕಿಂಗಹನ (ನಾ). ೧. ಬಹಳ ಕಠಿಣವಾದುದು. ೨. ಕೊಂಚವೂ ಕಠಿಣ 
ವಲ್ಲುದುದು : ಕಿಂಗಹನವೀ ರಣವೆನುತ ಶಲ್ಮಾನುಜನು ಮಾರಾಂತ 
(ಕುವ್ಯಾಶ. ೩-೬೯). (ಸಂ. ಕಿಂಗಹನಂ) 

ಕಿಂಗಿಣಿ (ನಾ). ವಾದ್ಯ ಧ್ವನಿಯ ಒಂದು ಅನುಕರಣ ಶಬ್ದ: 
ಕುಕ್ಕುರು ಡುಮುಡುಮು ಪಾವುಂಜೆಯ ಜೀನು ಡಕ್ಕೆ ನಾಡಾನಕ 
ಚಂಪೆ ಚಿಕ್ಕ ಕಿಂಗಿಣಿ ತಳ್ಕೆಟಿ ತೋಟ ದಿಕ್ಕಿಟ ತೋಂಗಿ ತೋಂಗಿ 
(ಜ್ಞಾನಡ. ೪೧-೧೦೩). [?) 

ಕಂಗುನಿ (ನಾ). (?): ಮೂಜನೆಯ ವರಿಸಕೆ ಪ 4 ಬಡಕಬೆ ನೂಜಕೆ 
ಪ ೨ ಕಿಂಗುನಿ ನೂಜಕೆ ಪ೧... ಯೆಂದೆಂದಿಗುಂ ನೂಜಕ್ಕೆ ಪಳೆಯಿ 
ಗುದಗೆ ಮರಿಯಾದೆಯಲಿ ವುತ್ತು ಸಿದ್ದಾಯವನು ಕಲಮೇಲೆ ಮಡಗುವರು 
(ಎಕ. ೩1೪, ತಿರುಮ. ೭೨-೨೧ ; 1100). [?) 

ಕಿಂಚ (ನಾ). ಕೀಳಾದ ಮನುಷ್ಯ; ಅಲ್ಪ; ನೀಚ: ವಂಚನೆ ಬೇಡವು 
ಯಂದೆವಾವಿಯತಪ್ಪದಿರೆಂದೆ ಕಿಂಚನು ಆಗದಿರೆಂದೆ ಕುಮಂತ್ರನೆನಿಸದಿ 
ಕೆಂದೆ (ಚಿದಾಕೋ. ೨೭-೩). [ಆ ಸಂ. ಕಿಂಜ) 

ಕಿಂಚನ (ನಾ). ತೀರ ಸ್ವಲ್ಪ; ಅಲ್ಪಸ್ವಲ್ಪ: ಸಂಚಶರಪಿತನಾದ ತನ್ನಲಿ 
ವಂಚನೆಯ ಬಿಟ್ಟಿರಿಸಿ ಚಿತ್ತವ ಕಿಂಚನವನೊಳಗಾಗಿ ಬಿಟ್ಟಿರ್ದು ... 
ಐದುವರು ಮತ್ತುಖವ (ನಿಭಾಗ. ೧೧-೨೧-೨೪). [ಸಂ.] 

ಕಿಂಚಿಜ್ಞ (ನಾ). ಸ್ವಲ್ಪವನ್ನು ಮಾತ್ರ ತಿಳಿದವನು; ಅಲ್ಪಜ್ಞ : 
ಪರಮೇಶ್ವರಾ ನಾವು ಕಿಂಚಿಜ್ಞರಯ್ಯ ನಿನ್ನುರುಮಹಿಮೆಯಂ ಬಲ್ಲೆವೇ 
(ವೀಕೈಪು. ೩-೬-೩೭) ; ಸರ್ವಜ್ಞನಪ್ಪೆ ನೀಂ ಕಿಂಚಿಜ್ಞನಪ್ಪೆ ನಾಂ ಚಂದ್ರ 
ಮಾಳಿ (ಭಕ್ತಿಸ. 111, ೨೦-೨). [< ಸೆಂ. ಕಿಂಚಿಜ್‌ಜ್ಞ) 

ಕಿಂಚಿಜ್ಞತ್ತ (ನಾ). ಸ್ವಲ್ಪವನ್ನುಮಾತ್ರ ತಿಳಿದಿರುವಿಕೆ; ಸ್ವಲ್ಪಜ್ಞಾನ: 
ಒಂದೇ ವಸ್ತು ಅವಸ್ಥಾತ್ರಯ, ಕಿಂಚಿಜ್ಞತ್ವ ಹೊಂದಿ ಜೀವನೆನಿಸಿತ್ತಯ್ಯ 
(ವಚರ. ೭೨). [ಆ ಸಂ. ಕಿಂಚಿಜ್‌ಜ್ಞತ್ವ] 

ಕಿಂಚಿತೆ, ಕಿಂಚಿತು, ಕಿಂಚಿತ್ತ, ಕಿಂಚಿತ್ತು (ನಾ). ೧. ಕೊಂಚ; 
ಸ್ಪಲ್ಪ: ಕಿಂಚಿತದಲ್ಲಿ ವಂಚನೆಯೇನು (ಗಾದೆ). ಕಿಂಚಿತು (ಗು). 
೨. ಕೊಂಚವಾದ; ಸ್ವಲ್ಪವಾದ : ಕಿಂಚಿತು ಗೀತವೊಂದನಂತ ಕೋಟ 
ಜಪ (ಬಸವ. ೨೭೫). *ಂಚಿತ್ತ: ೧. ಪೇಳುವೆನು ಕಿಂಚಿತ್ತದಲಿ ಯಿದ 
ಲಾಲಿಪುದು (ಜಿನಭಾ. ೧೮-೧೦). *ಂಚಿತ್ತು : ೧. ಅಂತಕನ ದೂತರಿಗೆ 
ಕಿಂಚಿತ್ತು ದಯವಿಲ್ಲ (ಪುರಂದ. ೨-೬೧-೧) ; ರಾಮನು ಕಿಂಚಿತ್ತೂ 
ಹೆದರಲಿಲ್ಲ (ಕುಮಾಸಾಂ. ೩೯). [< ಸಂ. ಕಿಂಚಿತ್‌] 

ಕಂಚಿತ "ಕಿಂಚಿತ' ನೋ. 

ಕಿಂಚಿತ್ಕಾರ (ನಾ). ಅಲ್ಪಕಾರ್ಯಮಾಡುವವನು; ನಿಷ್ಟ್ರಯೋಜಕ : 
ಸುಗ್ರೀವನುಮಣುವನುಂ ಕಿಂಚಿತ್ಯಾರರವರಂ ಪತ್ತು ವಿಟ್ಟು ದೇವರೆಮ್ಮಂ 
ಕೈಕೊಂಡು ಚಿತ್ರಕೂಟದೊಳಿರ್ಪುದು (ಕಗವಿ. ೮೯-೧೮). [ಸಂ.] 

ಕಿಂಚಿತ್ತ "ಕಿಂಚಿತ' ನೋ. 

ಕಿಂಚಿತ್ತು "ಕಿಂಚಿತ' ನೋ. 

ಕಿಂಚಿದೂನೆ (ಗು). ೧. ಸ್ವಲ್ಪ ಮಾತ್ರ ಕಡಮೆಯಾದ : ಓಂಕಾರದ 
ಶಂಖನಾದಕಿಂತ ಕಿಂಚಿದೂನಾ (ನಾದಲೀ. ೪-೬). (ನಾ). ೨. ಸ್ವಲ್ಪ 
ಕಡಮೆಯಾದವನು : ಮುಕ್ತಜೀವನಪ್ಪೊಡೇಕ ಪ್ರಕಾರನುಮನಾಕಾ 
ರನು[ಮ]ಶರೀರಾಕಾರದಿಂ ಕಿಂಚಿದೂನನುಂ ಅನುಪಮಾನನುಂ . . . 
ಅಕ್ಷಯನುಮಕ್ಕುಂ (ಸುಕುಮಾ. ೮-೧೪ ವ). 

[ಸಂ. (ಕಿಂಚಿತ್‌ + ಊನ)] 

ಕಿಂಚುಲಕ, ಕಿಂಚುಳಕ (ನಾ). ೧. ಮಣ್ಣಿ ನಲ್ಲಿ ಅಥವಾ ಕೆಸರಿನಲ್ಲಿ 
ಇರುವ ಒಂದು ಹುಳು; ಎರೆಹುಳು: “ಕಿಂಡುಲ([ಪಾಠಾಂ.೪ಿ]ಕಮೆನಲು 
ಗಂಡೂಪದಾಖ್ಯಮೆನೆ ನಾಯೊಳಲೆಗಕ್ಕು ನಾಮಂ (ಮಂಗರಾ.೧೨3-೮) ; 


1 
| 


pe 
ಲಾ 


ಕಿಂದರಿ 


*ಮಹೀಲತಾ, ಗೆಂಡೂಪದಃ, ಕಿಂಚುಲಕ8-_ ೩ ಎರುಬು ಹುಳುವಿನ 
ಹೆಸರುಗಳು. ಅಂದರೆ ಕೆಸರಲ್ಲಿಯೂ ತ್ಯಾವದ ನೆಲದಲ್ಲಿಯೂ ಇರುವ 
ಹಂಚೀಕಡ್ಡಿಯಂಥಾ ಕೆಂಪುಹುಳು (ಸಿದ್ಧಾಂತಿ. ೭೪). 30 ಚುಳಕ: 
೧. ಗಂಡೂಪದ, ಕಿಂಚುಳಕಃ - ಈ ೨ ನಾಯೊಳಲೆ* (ಹಲಾ ಯು. 
೧೦೯೨೩೯). ೨. ನೀರಿನಲ್ಲಿಯ ಒಂದು ಬಗೆಯ ಪ್ರಾಣಿ; ಒಂದು 
ಜಲಚರ: ಮಕರ ಕರ್ಕಟ ಕಮಠ ಶಾಳೂರ ಕಿಂಚುಳಕನಿಕರದಿಂ ... 
ಮುಖ್ಯ ಜಲಚರ ಪ್ರಕರದಿಂ (ಚೆಬಪು. ೨-೩). [ಂ.] 

ಕಿಂಚುಳಕ "ಕಿಂಚುಲಕ' ನೋ. 

ಕಿಂಜಲ್ಯ, ಕಿಂಜಳ್ಳ (ನಾ). ಕಮಲ ಮೊದಲಾದ ಹೂವುಗಳ ಕೇಸರ; 
ಹೂವಿನ ಕುಸುರು: *ಕೇಸರಮದು ಕಿಂಜಲ್ಕಂ ೨ (ವಸ್ತುಕೋ 
೨೫-೨೧) ; “ ಕಿ೦ಜಲ್ಯಃ, ಕೇಸರ - ೨ ತಾವರೆ ಹೂವಿನಲ್ಲಿ ಯೂ 
ಆಥವಾ ಯಾವ ಹುಪ್ಪ್ವಿನಲ್ಲಿಯಾದರೂ ಇರುವ ಕುಸುರುಗಳ ಹೆಸರುಗಳು, 
ಹುವ್ಪಿನ ತಿರುಳುಗಳು” (ಸಿದ್ಧಾಂತಿ. ೮೧) ; ಬಕ ಕುರರಪಕ್ಷವಿಕ್ಷಿಪ್ತಕಂಜ 
ಕಿಂಜಲ್ಯ ಪುಂಜಪಿಂಜರಿತಾಚ್ಛೋದಕ ಪರಿಪೂರ್ಣ ತಟಾಕ ಪ್ರಕರ ಸರೋನಿ 
ಕರ ರಂಜಿತಾಶಾನಳಯಂ (ಆದಿಪು. ೧-೫೮); ವಿಳಸತ್ಸಂಜಕಿಂಜಲ್ಯ ಪುಂಜಾ 
ವಿಳ ಕಾಳಿಂದೀ ನದೀತೀರಮಂ (ಪಂಚತಂ. ೫೮-೪) ; ಪರೆದು ಪದಿಯೆ 
ಕಿಂಜಲ್ಯಂಗಳ್‌ ಜಲರುಹದಲರ್ಗಳದೇಂ ಜಲಜಲಿಸಿದುವೊ (ಲೀಲಾವ. 
೫-೩೧). ಕಂಜಳ್ಳೆ: ಕೆದಣುವ ಕಿಂಜಳ್ಯದಿನಾದುದು ಸರೋವರೆಂ 
ಕಪಿಶಜಳಂ (ಕಾವ್ಯಾವ. ೪೧೬). [Aಂ.] 


20| ಶಿಂಜಳೆಕ (ನಾ). ಆ ಕಿಂಚುಲಕ ೨: ಜಲದಂತಿ ಮಕರ ಪಾಠೀನ 


ಹ 
ಐ 


ಕಿಂಜ [ಪಾಠಾಂ. ಚ] ಳಕ ಶಂಖ ಕಮಲಾವರ್ತಫೇನಂಗಳಾಕುಳಿತ 
ಕಲ್ಲೋಲಮಾಲಾಜಾಲವೆಲ್ಲಾ (ಗುಭಚ. ೧-೧೭). [ಸಂ ಕಿಂಚುಲಕ] 

ಕಂಜಳ್ಳೆ "ಕಿಂಜಲ್ಭ 7 ನೋ. 

ಕಂಡಿ, ಖಿಂಡಿ (ನಾ). ತೂತು; ರಂಧ್ರ; ಕಂಡಿ: ಆ ಕಿಂಡಿಯೊಳಗಿ 
ನಿಂದ ವೇಗವಾಗಿ ಪ್ರವಹಿಸುತ್ತಿರುವ ಗಾಳಿಯು (ಅಂಬಿಕೆ. ೨೯); ಆಕಾಶ 
ಗಂಗೆಯ ಕಿಂಡಿಯೊಳಗಿಂದ ಕೆಳಗಿಣುಕಿ ನೋಡುತ್ತಿರುವವನಿಗೆ ಆಕಾಶ 
ವೆಂದರೆ ತಿರೆ ರವಿಗಳ ಮಧ್ಯದ ಅವಕಾಶವಲ್ಲ (ಪ್ರವಾತೋ. ೫೮); ಆ 
ಕಿಂಡಿಯಲ್ಲಿ ನುಸುಳುತ್ತ ತಲೆಯನ್ನು ಕೋಟಿಯೊಳಗೆ ಚಾಚಿದನು 
(ಕಪಪು. ೨-೭೫). ಖಿಂಡಿ: ಐರಣೀಗುಡ್ಡ . . . ಸುಮಾರು ಹತ್ತು 
ಮೈಲುದ್ದ ಇರುತ್ತದೆ. ಆದರೆ ನಡುವೆ ಕೆಲವೆ ಮೈಲುಗಳವರೆಗೆ ಖಿಂಡಿ 
ಯುಂಟು (ಕಭಾಗೆ. ೮); ಬಸವಂತಿ... ಈ ಗುಪಿತಕ್ಕೆ ಸಣ್ಣ ಖಿಂಡಿ 
ಕೆಡವಿದಳು (ದೀಪಹ. 11, ೧೭೭). [ಆ ಕಂಡಿ] 

ಕಿಂಡಿಹಲ್ಲು (ನಾ). ನಡುವೆ ಸಂದುಬಿಟ್ಟಿರುವ ಹಲ್ಲು; 
ಒಂದಕ್ಕೊಂದು ಹೊಂದದಿರುವ ಹಲ್ಲು: (+). 

[ಕಿಂಡಿ + ಹಬ್ಬು (ಆ ಪಲ್‌)) 

ಕಿಂತಾನ (ನಾ). ಗೋಣಿಯಂತಿರುವ ಒರಟುಬಟ್ಟಿ : ೮, ಕಿಂತಾನ ; 

೯. ಕಲಿಕಾ (ಮುಂಬವ್ಯಾ. ೧೪೧). 
[4- ಮರಾ. ಕಿಂತಾನ; ಅರೆ. ಕತಾನ, ಕಂತಾನ] 

ಕಿಂತು (ನಾ). ೧. ದೋಷ: ಕಿಂತು ಇಲ್ಲದ ಸ್ವಾಮಿ ಶುದ್ಧಾತ್ಮಾ 
ಶ್ರೀಲಕುಮಿಕಾಂತ (ನಿಸ್ತೋಸು. ೩-೪). ೨. ಅನುಮಾನ; ಸಂಶಯ; 
ಸಂದೇಹೆ: ಸಂತೈಸಲಾರದೆ ಆ ಸತ್ಯ ಭಾಮೆಗೆ ಕಿಂತು ಮನದಿಂದಲಿ 
ಹೋಗಲಾಡಿ (ಶ್ರೀಕೃಪಾ. ೧೦೧) ; ನಿನ್ನ ಜಡೆಯೂ ಬೆನ್ನಲಿ ಪೊತ್ತು 
ಕಿನ್ನರಿವಿಡಿದು ಕಿಂತುವ ಬಿಟ್ಟು ಅಚ್ಛಿನ್ನ ಮನದಲಿ ನಿನ್ನ ಪೊಗಳುವೆ 
(ಶ್ರೀಕೃಪಾ. ೭೧). (ಸೆಂ. ಕಿಂತು ಐ ಆದರೆ] 


45] ಕಿಂದರಿ (ನಾ). ಒಂದು ಬಗೆಯ ವಾದ್ಯ: ವೀಣೆ ಕಿಂದರಿ ಒಂದೇ; ಖಂಜರಿ 


ಒಂದರಿ ಒಂದೆ - ಪಳಗಿದ ಕೈಗೆ (ಶಿಲಾಲ. ೨೬). [< *ನ್ನರೀ ?) 


ಕಿಂಪಚ 


ಕಿಂಪಚ (ನಾ). ತನ್ನ ಊಟಕ್ಕೆ ಸಾಲುವಷ್ಟು ಮಾತ್ರ ಅಡಿಗೆ | 
ಮಾಡುವವನು; ಜಿಪುಣ; ಲೋಭಿ. [ಸಂ.7 | 
ಕಿಂಪಚಾನ (ನಾ). ಕಿಂಪಚ: “ಕದರ್ಯಃ, ದಿ (ಹಿ)ೀನಃ, ಕೀನಾಶಃ, 
ಕಿಂಪಚಾನಃ, ಮಿತಂಪಚಃ- ಈ ೫ ಲೋಭಿ? (ಹಲಾಯು. ೫೭-೧೯೨). | 
[ಸಂ] | 

ಕಿಂಪಾಕೆ (ಗು). ೧. ಪಕ್ತವಲ್ಲದ ; ಬಲಿಯದ. (ನಾ). ೨. ಕುಶ್ಸಿತ 
ವಾದ ಅಡುಗೆ. ೩. ಒಂದು ಬಗೆಯ ವಿಷದ ಹಣ್ಣಿನ ಮರ; 
ಕಾಂಜೀರ; ಕಾರಸ್ಫರ ವೃಕ್ಷ; ಆ ಮರದ ಹೆಣ್ಣು : ದುರಿತಾನುಗತ | 
ಮದನುಭಾಗಮೆನಿಫ್ಪುದು ಶರ್ಕರಾದಿ ಕಿಂಪಾಕದುರ್ವಿಪಾಕ ಪ್ರಭಾವ 
ಶಕ್ತಿ ಪ್ರತಿಮಂ (ಸುಕುಮಾ. ೮-೩೦) ; ಆ ನುಡಿಯೊಳೊಗೆದ ಕರುಣಾರಸಮೆ 
ಕಲುಷ ಕಿಂಪಾಕ ಬೀಜಮನಂಕುರಿತಂ ಮಾಡೆ (ಪಂರಾಮಾ. ೯-೧೧ ವ). 


೩. ಜೀರಿಗೆ: *ಕಿಂಪಾಕಮೆನೆ ತಾಂ ಜೀರಿಕೆಯದು” (ಮಂಗರಾ. 
೩೮-೨೫). ೪. (ಆಲಂ) ಮೂಢ; ಮೂರ್ಪಿ; ಅಪ್ರಬುದ್ಧ. 


[ಸಂ.] 

ಕಿಂಪಾಕಪರಿಪಾಕ (ನಾ). ಕೆಂಪಾಕ ಫಲದ ಪರಿಣಾಮ; 
ಮರಣರೂಪವಾದ ಕೆಟ್ಟ ಪರಿಣಾಮ : ಎನ್ನನುಡಿಯೆಂಬುದು ನಿನಗೆ 
ಪರಿಪಾಕಪಥ್ಯ ಮಿದನವಜ್ಞೆಗೆಯ್ದುದುಂ ನಿರಾಕರಿಸುವುದುಂ ಕಿಂಪಾಕ 
ಪರಿಪಾಕ ನೀಕಾಶಂ (ಶಾಂತಿಪು. ೪-೯೮ನ).  [ಕಿಂಪಾಕ + ಪರಿಪಾಕ] 

ಕಿಂಪಾಕಫಲ, ಕಿಂಪಾಕಫಳ (ನಾ). ಕೆಂಪಾಕ ವೃಕ್ಷದ ಹೆಣ್ಣು: 
ಕಿಂ।ಪಾಕಫಲಂಗಳ ರಸದಿಂಪದು ತುದಿಯೊಳಲಟಾವನೆಂತುಂತರ್ಕುಂ 
(ಜೀವಸಂ. ೧೩೯-೨); ಸವಿ ಬಣ್ಣಂ ಕಂಪುಂ ತೀವಿದ ಕಿಂಪಾಕಫಲಂ 
ತಿಂದವನಂ ಕೊಲ್ವುದು (ಸೌನಂದ. ೯-೪೮). ಕೆಂಪಾಕಫಳೆ: 
ಪಾಕದೊಳತಿವಿಸಮಂ ಕಿಂಪಾಕಫಳಪ್ರಕಿಮಮಖಿಳವಿಸಯಸುಖಂ 
(ಆದಿಪು. ೪-೭೪). [ಕಿಂಪಾಕ 4+ ಫಲ] 

ಕಿಂಪಾಕಫಳೆ "ಕಿಂಪಾಕಫಲ' ನೋ. 

ತಿಂಪಾಕವಿಪಾಕೆ (ನಾ). ೧. ೬ ಕಿಂಪಾಕಪರಿಪಾಕ. ೨. ಕಿಂಪಾಕ 
ಫಲದಂತೆ ದುಷ್ಪರಿಣಾಮವನ್ನು ಉಂಟುಮಾಡುವುಡು: ಇಂದ್ರಿಯ 
ಸುಖಂಗಳುಂ. . .ಕ್ರಿಯಾವಸಾನವಿರಸಂಗಳುಂ ಕಿಂಪಾಕವಿಪಾಕಂಗಳುಂ 
(ಅಜಿಪು. ೮-೨ ವ). [ಕಿಂಪಾಕ + ವಿಪಾಕ] 

ಕಿಂಪುರುಷ (ನಾ). ಕುದುರೆಯ ತಲೆ, ಮನುಷ್ಯನ ಶರೀರ ಅಥವಾ 
ಮನುಷ್ಯಮುಖ ಕುದುರೆಯ ಶರೀರವನ್ನು ಉಳ್ಳಿ ಒಂದು ವಿಧದ 
ದೇವತೆ; ಕಿನ್ನರ: “ಕಿನ್ನರಃ, ಕಿಂಪುರುಷಃ, ಮಯುಃ, ಆಶ್ವಮುಖಃ - ಈ 
೪ ಕಿನ್ನರರ ಪೆಸರ್‌ ೫ (ಹಲಾಯು. ೧೪-೮೨); “ಕಿನ್ನರರು ಕಿಂಪುರುಷರ 
ಶ್ವಾಸ್ಯರೆನೆಮಯೂರರ್ಗೆ ನಿಜನಾಮಮಕ್ಕುಂ” (ಮಂಗರಾ, ೧೭-೧೭); 
ಸುರರು ಖಚರರು ಕಿನ್ನರರು ಕಿಂಪುರುಷಸರು. .. ಎಸೆದರು ರೋಮ 
ಕೋಮದ ಕುಳಿಯ ಚೌಕದಲಿ (ಕುವ್ಯಾಉ. ೯-೫೯) ; ಕಿನ್ನರ ವೀಣೆಯ 
ಕಿಂಪುರುಸರಿಂದಂ. . . ಒಪ್ಪಿದತ್ತಾ ಮಹಾಲಿಂಗದಾಸ್ಥಾನಂ (ಹಮ್ಮೀರ. 
೮-೪೧ ವ). (ಸಂ.] 

ಕಿಂಪುರುಷಪರ್ವತ (ನಾ). ಕಿಂಪುರುಷರು ವಾಸವಾಗಿರುವ ಬೆಟ್ಟ: 
ಇದು ತಪಸ್ಸಿದ್ಧಿ ಕರವಾದ ಹೇಮಕೂಟನೆಂಬ ಕಿಂಪುರುಷಪರ್ವತವಲ್ಲವೆ 
(ಶಾಕುಂತ. ೧೦೧). [ಕಿಂಪುರುಷ *- ಪರ್ವತ) 

ಕಿಂಬಹುನಾ (ಅ). ಬಹಳ ಹೇಳುವುದೇನು; ಹೆಚ್ಚು ಹೇಳುವುದೇಕೆ : 
ಕಿಂಬಹುನಾ ಬಣ್ಣಿಪ್ಪನಾವಂ ನಿರುಪಮ ನಿಜ ಸೌಂ ದರ್ಯಮಂ 
ಚಂದ್ರನಾಥಾ (ಧರ್ಮನಾ. ೫- ೬೪) ; ಆ ಕೋಣೆಯಲ್ಲಿ ಕಿಂಬಹುನಾ ಈ 
ಮನೆಯಲ್ಲಿ ಆಡಿದ ಮಾತು ಶತ್ರುವಿನ ಕಿವಿಯಲ್ಲಿ (ಕರ್ಣಏ. ೧೨೫) 

[P ಸಂಸ್ಕೃತದಲ್ಲಿ "ಕಿಂ', "ಬಹುನಾ' ಇವು ಬಿನ್ನ ಪದಗಳು] 


೧೬೯೯ 


ಕಿಕ್ಕರಿಸು 


: ಕಿಂವದಂತಿ (ನಾ). ಜನರಲ್ಲಿ ಹಬ್ಬಿರುವ ಮಾತು, ಸುದ್ದಿ; ಗಾಳಿ 
|, ಮಾತು: “ಆ ಜನಶ್ರುತಿ ಕಿಂವದಂತಿಯೆನೆ ಪಲರ ನುಡಿಯಕ್ಕು * 
|. (ಮಂಗರಾ. ೨೬-೩) ; ಲೋಕದಲ್ಲಿ ಒಳಗೊಳಗೆ ಕಿಂವದಂತಿ ಹೀಗಿದ್ದರೂ 
ನಾನದನ್ನು ಇಚ್ಛರತನಕ ನಂಬಿರಲಿಲ್ಲ (ಕರುಕಾ. ೫೩) ; ಆಚಾರ್ಕರು ತಮ್ಮ 
ಗುರುಗಳಿಗೆ . .. ಸಹಾಯ ಮಾಡುತ್ತಿದ್ದರೆಂದೂ ಕಿಂವದೆಂತಿ ಉಂಟು 
(ಸಂಗೀಚಂ. ೨೭೮). [ಸೆಂ. ಕಿಂವದೆಂತೀ) 
ವಾರ್ತೆ (ನಾ). ಯಾರ ಸಮಾಚಾರ: ಕಿಂವಾರ್ತೆಯೆಂದಾರವಾರ್ತೆ 
ಯೆಂಬರ್ಥಂ? (ಶಮದ. ೮೧ ಪ್ರಯೋ.) [ಸಂ. ಕಿಂವಾರ್ತಾ)] 
| ಕಿಂಶಾರ (ನಾ). ಎ ಕಿಂಶಾರು. “ಕಣಿಶಮೆನೆ ಬೆಳೆದ. ತೆನೆ ಕಿಂಕಾರಮೆನೆ 
10' ಸುಂಕು? (ಮಂಗರಾ. ೧೦೯-೩). [ಆ ಸಂ. ಕಿಂಶಾರು) 
ಕಿಂಶಾರು (ನಾ). ತೆನೆಯ ಕಾಳಿನ ಮೇಲಿರುವ ಸುಂಕು, ಮುಳ್ಳು; 
ಊಬು : *ಧಾನ್ಯಶೂಕಂ, ಕಿಂಶಾರು - ಈ ೨೫೫೫ (ಹಲಾಯು. 
| ೯೪-೪೨೫) ; *ಕಿಂಶಾರುಃ, ಸಸ್ಯಶೂಕಂ- ೨ ಧಾನ್ಮದ ಸುಂಕ್ಕು ಧಾನ್ಯದ 
| ಮುಳ್ಳು, ಭತ್ತದ ಊಗು (ಸಿದ್ಧಾಂತಿ. ೨೪೦). [ಸಂ] 
| ಕಂಶುಕೆ (ನಾ). ಮುತ್ತುಗದ ಮರ: “ಬ್ರಹ್ಮವೃಕ್ಷಃ, ಪಲಾಶಃ, 
| ಕಿಂಶುಕ್ಯ ಶ್ರಿಪತ್ರಕಃ - ಈ ೪ ಮುಟ್ತುಗದ ಪೆಸರ್‌” (ಹಲಾಯಂ. 
| ೩೩-೪೪); ನವಪ್ರಸೂನಕಾಂತಾರಕ ಕಿಂಶುಕದ್ರುಮಯುಗಕ್ಕೆ . 
| ಎಣಿಯೆಂಬಿನೆ ಮಣಿ ಕಾದಿದರ್‌ (ಗದಾಯು, ೮-೧೬) ; ವಸಂತ ಸಮಯ 
ಕಿಂಶುಕೋಪಮನಖಮುಖದಿನತ್ಕಾ ಸುರಮಾಗಿರ್ದ ನಿಜಸ್ವಾಮಿ ಯಂ 
ಕಂಡು (ಸಂಚತಂ. ೧೬೭-೨೦); ಿಂಶುಕವಿಟಿಪಿಯನಳುರ್ವ ದಾವ 
ಪಾವಕನಂತೆ (ಪಂರಾಮಾ. ೧೩-೧೦೭). (ಸಂ. 
ಕಿಂಸಾರು (ನಾ). ಅನೇಕ ಎಳೆಗಳುಳ್ಳ ಸರ: *ಸರಗಳಾಗಿ ಕೋದಲ್ಲಿ 
ಕಿಂಸಾರುಮೆಂಬುದು * (ಮಂಗರಾ. ೧೩೮-೩). [?) 
ಕಿಂಸ್ತುಫ್ಲಿ (ನಾ). [ಜ್ಯೋತಿ] ನಾಲ್ಕು ಸ್ಥಿರಕರಣಗಳಲ್ಲಿ ಒಂದು: 
ಶಕುನಿ ಚತುಪ್ಪಾತ್‌ ನಾಗ ಕಿಂಸ್ತುಘ್ನವೆಂಬ ನಾಲ್ಕು ಸ್ಥಿರಕರೆಣಂಗಳುಂ 
(ವಿವೇಕ. ೩೨೦). ([ಸಂ.3 
ಕಿಕಿಯ ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಔಗಿ* 
೬೦-೧೨೧೨). 


(7) 

ಕಿಕೀದಿವ (ನಾ). ಜ ಕಿಕೀದಿವಿ. [Ro.] 

ಕಿಕೀದಿನಿ (ನಾ). ಹಂಗನ ಹಕ್ಕಿ; ಹಾಲಕ್ಕಿ : *ಚಾಷಃ, ಕಿಕೀದಿವಿಃ 
- ಈತ ಹಂಗನ ಹಳ್ಳೀ ಹೆಸರು; ಶಕುನದ ಹಕ್ಕಿ” (ಸಿದ್ಧಾಂತಿ. ೧೩೮) ; 
ಕಿಕೀದಿವಿ ಕುಕ್ಕು ಭಾಳಿಯಿಂ ಬ ಕುರರೀಪ್ಲವ ಪ್ರಕರದಿಂದೆ ವಿರಾಜಿಕು 
ಮುನ್ನತಂ ವನಂ (ಹಮ್ಮೀರ. ೪-೭೨). [ಸಂ.7 

ಕಿಕ್ಕಣ್‌ "ಕಿರಣ್‌ ನೋ. 

ಕಿಕ್ಕಣ್ಣಿಡು (ಕ್ರಿ). ಕೆಳಗಣ್ಣಿನಿಂದ ನೊಡು; ಓರೆಗಣ್ಣಿನಿಂದ 
ನೋಡು: ಹತ್ತಿರಕೆ ಬರೆ ಮೊಗಂದಿಜುಗಿ ಕಿಕ್ಕಣ್ಮಿಡುವ (ಪಾಠಾಂ. 
ಕೆಗ್ಗಣ್ಣಿಡುವ] (ಸಮ್ಮಳೌ. ೩-೧೧). 

(ಕಿಕ್ಕಣ್‌ (ಆ ಕಿಲ್ಲರ್‌) + ಇಡು] 

ಕಿಕ್ಕಣ್ಣು "ಕಿಲ್ಲಣ್‌' ನೋ. 

ಕಿಕ್ಕರ (ನಾ). ಕುಟುಂಬದವನು ; ಬಂಧು; ಅವಿಭಕ್ತಕುಟುಂಬದ 
ಸದಸ್ಯ; ಕೊರವುಕಾರರನ್ನು ಅನುಸರಿಸಿ ಕಿಕ್ಕರರೆಲ್ಲರೂ ಕಾರಣರಿಗೆ 
ಆಡ್ಡಬಿದ್ದರು (ಹುಲಿಹಾ. ೧೫೦). (1) 

ಕಿಕ್ಕರಿಸು (ಕ್ರಿ). ೧. ಚಿಕ್ಕದು ಮಾಡು; ಸಂಕೋಚಗೊಳಿಸು ; 
ಮೈಯನ್ನು ಮುದುಡಿಸಿಕೊಳ್ಳು : (8). ೨. ಒತ್ತಾಗಿ ಸೇರು; 
ದಟ್ಟವಾಗು: (8). ೩. ಹೆಚ್ಚಾಗು ; ತುಂಬಿ ಸೂಸು: (೪). 
"ಕಿಕ್ಳಿಲೀ ' ಪರಾ. [?) 


ಭ್ಯ 


| 
| 
4 


13 


25 


93 


40 


ಕಿಕ್ಕಿಂದ 


ಕಿಕ್ಕಿಂದ “ಕಿಸ್ಬಿಂದ? ನೋ. 

ಕಕ್ಕಿಂದೆ "ಕಿಪ್ಟಿಂದ? ನೋ. 

ಕಿಕ್ಕಿರಿ, "ಕಕ್ಕಿ? ನೋ. 

ಕಿಕ್ಸಿರ್ದಿ "ಕಕ್ಕಿಟ್ಕು' ನೋ. 

ಕಿಕ್ಕಿರಿಗೊಳ್ಳು (ಕ್ರಿ). ಉದ್ರೇಕಗೊಳ್ಳು ; ಕೀಗು;' ಕೆರಳು (7): 
ಬಲೆ ಶಿಕ್ಕಿಗೆ ತೊಡರುತ ಸೊಕ್ಳುತ ರಕ್ತವ ಕಕ್ಕುತ ಮೃಗಗಳು ದಿಕ್ಕನು 
ನೋಡುತ ರುಕ್ಕಿಸಿ ನಡೆಯುತ ತಿಕ್ಕಿ ರಿಗೊಳ್ಳುತಲಿ ಬಿಕ್ಕಿಸಿ ಕೂಗುತ 
ಪಕ್ಕದೊಳುರುಳುತ (ಹಮಚ. ೧೮). ಗಿ ರೈತ ಕೊಳ್ಳು (ನ ಕೊಳ್‌,)] 
ಶಿಕ್ಕಿಲಿ (ನಾ).. ೧. ಗೇಲಿ; ತಮಾಷೆ; ಅಪಹಾಸ್ಯ: ತೌಡಪ್ಪನ 
ಆಹಂಕಾರವನ್ನು ಕಿಕ್ಕಿಲಿ ಮಾಡುತ್ತಿದ್ದರು ಸೆಟ್ಟಿರು (ದೇವಪು. ೯೨). 
೨. (ಕರಾ) ಕಚಕುಳಿ: ಮಗುವನ್ನು ಕಿಕ್ಕಿಲಿಮಾಡಿ ನಗಿಸಿದ 
(ರೂಢಿ). [1] 

ಕಿಕ್ಸಿಲಂ, , ಕಿಕ್ಕಿರಿ, ಕಿಳ್ಳಿರಿ (ಕ್ರಿ). ದಟ್ಟವಾಗು; ಒತ್ತಾ ಗಿರು; 

ಸಾಂದ್ರ ವಾಗಿರು: ಚಳಲ್ಲತಾಂಗಿಯರ ಕೊಂಕಿದ ತೋಳ ಮೊದಲ್ಲೆ 
ತೀಪಿ "ಸಿಕ್ಕಿದ ಕುಚಕ್ಕೆ ಕಣ್ಬರಿದು (ಅನಂಪು. ೧-೮೩) ; ಪೊಣ್ಮುವ 
ಮೊಲೆಯ ಕಿಕ್ಕಿಜಿಿದ ತೆಂಗಾಯ್ಕೊಲೆಯ (ಜೆಬಪು. ೩೭-೪೩) ; ಕಿಕ್ಕಿಅಕಿದ / 
ಪೆರ್ಗೊನೆಗಳಿಂದೆ ಎಸೆವ ಚೆಂದೆಂಗಾಯ್ಗ್ಸಳ" (ಜೈಮಿಭಾ. ೩-೨೭) ; ಅರಸು 
ಮಕ್ಕಳ ಮೊತ್ತ ಕಿಕ್ಕಿಜದೆಸೆದುದು (ಕಂನಎ. ೭-೧೨). ಕಿಕ್ಕಿ ರ್ಶಿ: ಜನವು 
ಊರೇ ಹಿಸಿದು ಹೋಗುವಂತೆ ಕಿಕ್ಕಿರಿದು ಬಿಟ್ಟತ್ತು | ೬೭); 
ಅಂಗಳದಲ್ಲಿ ಆಂದಿನ ಸಂಜೆ ಊರಿನ ಶ್ರಾ ನಕರೆಲ್ಲ ಕಿಕ್ಕಿರಿದರು 
(ದಾನಚಿಂ. ೧೦). ಸಿ ಳ್ಳಿರಿ: ಳಗ್‌ ಶಾಂತರ್‌ ಕಿಳ್ಳಿರಿದಿಕೆಯುಂ 
ಬರಿದದೆಂಬ ತೆರದಿಂದಿರ್ಕುಂ (ಸೌನಂದ. ೧-೧೦). 

(ದೇ. ॥ ತಮಿ. ಚೆಂ; ತೆಲು, ತಿಕ್ಕಿ, ಕಿಕ್ಕಿಆಂ೦ಡು] 
ಕಿಕ್ಕಿಲ್ಕ (ಕ್ರಿ). ಕೂಗು; ಚೀರು; ಧ್ವನಿಮಾಡು : 
ನೋಡುತ್ತಾಲಿಸುತ ಕಿಕ್ಕಿಅಿವುತಂ ನಾಯಂ ಕರೆವುತ (ಬಸಪು. ೨೦-೧೩). 

(ಕಿಕ್ಕು + ಇಜಕ್ಕಿ] 
ಕಕ್ಕಿ (ಕ್ರಿ). ಕಿರಿಕಿರಿಪಟ್ಟುಕೊಳ್ಳು; ಅಸಮಾಧಾನಗೊಳ್ಳು : 
ಸುಭುಜಂ ಕಿಕ್ಕಿಆಕಿದೆಲ್ಹು... ಬಗೆ ಮನಮಜುಕದ ಗಂಡಗರ್ವದಿರ್ದೆಸೆ 
ಮೂಲೆಗಳೊಳಮುಯ್ಯಲಾಡೆ (ರಾಮಾಶ್ವ. ೯೩-೨೪). [ವ ಕಿಜೀಕಿಜ್‌] 
ಕಿಕ್ಕಿಲ್ಕ, ಕಿಕ್ಕಿರ್ಕಿ (ನಾ). ದಟ್ಟಣಿ; ಸಂದಣಿ; ಸಾಂದ್ರತೆ: ಗಳಿ 
ದಾರವಂದ ಕಿಕ್ಕಿ ಜೌ ಪೂರ್ಣವೀ ನಾಲ್ಕು ಕಳೆಗಳ ಮಾಳು್ಪರು ಕೆಲರು 
(ಧರಚ. ಬಾ ಶಿಕ್ಕಿರ್ಕಿ : ಕಿಕ್ಕಿರಿ ತುಂಬಿದೆ ಭೂಮಿಯ ಕಣಜ 
ಕಕ್ಕ ಸಬಡುತಿದೆ ಬೊಕ್ಕ ಸದೊಡಲು "ಗರಿ, ೬೦-೧೧) ; ಜಾತ್ರೆಗೆ ಜನ 
ಕಕ್ಸಿರಿದಿದ್ದರು (ರೂಢಿ). 

ಕಿಕ್ಕಿಅಂಗಿಂತಿ (ದ್ವಿರುಕ್ತಿ) : ಪಲವುಂ ತೆಣದ ನೃಕ್ಷಜಾತಿಗಳಿಂದಂ 
ಕಿಕ್ಕಿಟಿಗಿಚದಿರ್ದ ನಂದನವನದೊಳ್‌ (ವಡ್ಡಾರಾ. ೧೨೯-೫); 
ತಿಂತಿಣಿಯೊಳ್‌ ತಗುಳ್ಳು ಕಿಕ್ಕಿಆಕಗಿಆಿದಿರ್ದ ಕೊಳ್ಳುಳದೊಳ್‌ 
(ಸಂಸಭಾ. ೧೩೬-೫೨); ಕಿಕ್ಕಿ ಜಕಿಗಿಜಕಿದ ಮುಗಿಲ್ಲಳಿಲ್ಲದಿರವು ನಿರಭ್ರಂ 
(ವಸ್ತುಕೋ. ೬೧-೬೨); ಕಿಕ್ಕಿಅಕಿಗಿಜಸಿದು ಮಣಿತೋರಣ ನಿತಾಂತಿಕದೊಳ 
(ಅನಂಪು. ೧೦-೨೬ ವ); ಬಳಲಿ ಕಿಕ್ಕೀಸಿಗಿಆಕಿದು(ದ3 ವನದೊಳಗಾಗ 
ಲೋಡಿದನು (ಕುವ್ಕಾಅ. ಓರಿಇ. ೨೩-೭೭). [< ಕಿಕ್ಕೀಲಿ]] 
ಕಿಕ್ಕಿಲಗೊಳ್‌ (ಕ್ರಿ). ದಟ್ಟವಾಗು; ಒತ್ತಾಗು; ಸಾಂದ್ರವಾಗು: 
ನಿತಂಬಿನಿಯರ ಹಸ್ತಸ್ವಸ್ತಿಕದ ನಡುವೆ ಕಿಕ್ಕಿಜಿಗೊಂಡು ತುಂಬಿದ 
ಮೊಲೆಗಳ” ಚದುರರ ಚಿತ್ತಕ್ಕಿಂಬಾದುವು (ಜಯಕಾ. ೧೧-೫೩); 
ಜೋದರೋಳಿ ೬ಕ್ಕೀಣಿಗೊಂಡೆಯ್ದಿದುದು (ಶ್ರೀಪಾಲ. ೧೩-೬೪). 

[ಕಿಕ್ಕಿಟ್ಸ್‌ + ಕೊಳ್ಳ್‌) 


20 


25 


30 


85 


40 


೧೮೦೦ 


ಕಿಗ್ಗಾ ರಣೆ 


ಶಿಕ್ಕಿಅಕಿಸು (ಕ್ರಿ). ಹತ್ತಿಕ್ಕಿ ಸೇರಿಸು; ಕೂಡಿಸು (?) : ಆ ಸದ್ವಿನೇಕ 
ದಲ್ಲಿ ಸೋಹಮೆಂಬ ಷಡಕ್ಷರಿ ಮಂತ್ರವನೆ ಕಿಕ್ಕಿಆಿಸಲು ಆ ಮಂತ್ರವು 
ಸದ್ವಿವೇಕ ಜಲದಲ್ಲಿ ನಿಃಪತಿಯಾಗಿ ... ಜಲವೆ ಉಳಿಯಿತು (ಗುಸ್ತಮಂ. 
ಮುನ್ನುಸುರ್ದ ಭಕ್ತಮಾಹೇಶರೊಂದಂಗೊಳಿಸಿವುನ್ನತಂ 
ಶಿನಲಿಂಗದೋಳ್ಳ ಕಿಕ್ಸಿಜಕಿಸುತೆಯದನ್ನು ಸ್ಥೂಲಾಂಗದಲಿ ನೆಲೆಗೊಳಿಸೆ 
(ಚೋರಬ. ೧೨-೩೪). [ಕಿಕ್ಕ್ರೀಜ್ಕಿ + -ಇಸ್ಮು) 
ಕಿಕ್ಕು(ನಾ). ಗಟ್ಟಿಯಾದ ಕೂಗು; ಚೀರುದನಿ. "ಕಕ್ಕಿಟ್ಕಾ' ಪರಾ. (1] 
ಕಿಗ್ಗ (ಗು). ಕಿರಿದಾದ; ಚಿಕ್ಕದಾದ; ಮೋಟಾದ: ಮರುಳೆ 
ನೇಹದಗ್ನಿ ಯನ್ನು ಬಗಲೊಳಗೆ ಬೈಚಿಟ್ಟು ಕಿಗ್ಗ [ಸಾಠಾಂ. ಆಯ] 
ಮೆಳೆಯಂ ಇರ್ದೋಡೆ (ವೆಂಕಾರಾ. ತು [ಆ ಕಟು] 
ಕಿಗ್ಗಟ್ಟು " ಕಿಟ್ಟಟ್ಟು' ನೋ. 
ಶಿಗ್ಗಠಾರಿ (ನಾ). ಚಿಕ್ಕೆ ಕಠಾರಿ: ಉಡಿಯಿಂದೀಳ್ದುಕೊಂಡ ಕಿಗ್ಗಕಾರಿ 
ಯನ್ನನುವಿಡಿದು (ಬೆಟ್ಟೆ ಅ. ೨೯೯). (೮ ಕಿಟ್‌ದು * ಕಠಾರಿ] 
ಕಿಗ್ಗಡಲಿಡು (ಕ್ರಿ) ಸಣ್ಣ ಕಡಲನ್ನುಂ ಟುಮಾಡು; ಸಣ್ಣ 
ಸಮುದ್ರದಂತೆ ಆಗು: ಕಿಗ್ಗಡಲಿಟ್ಟು ಹರಿದುದು ಶೋಣಿತಾಂಬುನಿಧಿ 
(ಕುವಾ A . ಓರಿಇ. ಪರಿ. ೨೯೪). [£ ಕಿಬುಗಡಲ್‌ + ಇಡು] 
ಕಿಗ್ಗ ಡಲು "ಕಿುಗಡಲ್‌' ನೋ. 
ಕಿಗೆ ಡೆ (ನಾ). ಕೆಳಗಡೆ; ಕೆಳಭಾಗ: ಸೋಂಕಿ ತಜ್ಜಲವಜತುದು 
ನ ನಲು ad ಪರಿದು ಕಿಗ್ಗಡೆಯ ಅಂಕುರವಡೆದ ಪೂಗಿಡು 
ಕೃಲತೆವೇರ್ಗೆ ಬೆಂಕಿಯ ಹರಹಿದಂತಾಯ್ತು (ಮೋಹತ. ೨೮-೨೦) ; 
ಮಾತ ಪೊಜಕಿವಾಜ ಬಿಣ್ಣನಿಂತು ವೆಗ್ಗಳಿಸಲೇಕೆಂದು ಬೊಮ್ಮನಂ 
ಜಜಕೆವುತ್ತೆ ಕಿಗ್ಗಡೆಯ ತೊಡೆಗಳಂ ನುಗ್ಗುಮಾಡುತ್ತೊರ್ವ ದಿಗ್ಗತೋಪ 
ಮಯಾನೆ ಭರ್ಗನಂ ಕಾಣುತ್ತೆ ಬಗ್ಗಬರಿಯೆರ್ದೆಯಾದಳು (ಡೆಬಪು. 
[ಆ ಕಿಯಾ + ಕಡೆ] 


೧೮೪-೫) ; 


೧೯-೨೭). 
ಕಿಗ್ಗಣ್‌."ಕಿಟ್ಸಣ್‌' ನೋ. 
ಕಿಗ್ಗ ಣಿ ಕ್ಕು "ರ್ಗಣ್ಣಿ ಕಿಕ್ಕು? ನೋ. 
ಕಿಗ್ಗ ಣ್ಣು "ಕಿಟ್ಸಣ್‌' ನೋ. 
ಕಿಗೆ ಳ್ಳ ಗ್ನು ' ನೋ. 
ಕಿಗ್ಗ. (ಗು). ಬಹಳ ಹಳೆಯ ; ಓಬಿರಾಯನ ಕಾಲದ : *ಕಿಗ್ಗಳ- 

ಜರ್ಜರ, ಹಳೆಯ? (ಜಾನಕೋ. ೩೭); ಎಲ್ಲಿಯದೋ ಒಂದು ಕಿಗ್ಗಳ 

ನಾಮ ಸಂವತ್ಸರದ ಕಥೆ ತೆಗೆದ (ರೂಢಿ). [?] 
ಕಿಗ್ಗಳದೈವ (ಸಾ). ಕೀಳುದೈವ; ತುಚ್ಛವಾದ ದೇವತೆ: ಕಿಗ್ಗಳ 

ಡೈವದ ಬಹುವೆಗ್ಗಳ ಮುರಿವಂತ ಅಗ್ಗ ಳೆಂಯಿನೆಂದು ನಂಬಿದೆ ಕಗ್ಗೊ ಡ 

ರಾಯ ಮಂಗಳ ಸೌಖ್ಯವನೀಯಯ್ಯ (ಆದಿಪ. ೨-೫). 

[ಕಿಗ್ಗಳ, (ಆ ಕಿಗ್ಗುಳ) * ದೈವ] 
ಕಿಗ್ಗಾಡು (ನಾ). ಕುರುಚಲು ಗಿಡಗಳಿರುವ ಕಾಡು; ಸಣ್ಣಕಾಡು: 
ಕಿಗ್ಗಾಡು, ಕುರುಚಲುಕಾಡು (5010೩೮). ಇಂಕನಿ). 
[ಆ ಕಿಅಿದು + ಕಾಡ್ಬು) 
ಕಿಗ್ಗಾಣಿ (ನಾ). ೧. ಕೀಳು ಬೆಲೆಯ ಕಾಣಿ; ಒಂದು ಬಗೆಯ 
ನಾಣ್ಯ. ೨. (ಆಲಂ) ನಿಕೃಷ್ಟ ಬೆಲೆಯುಳ್ಳದ್ದು ; ತುಚ್ಛವಾದುದು: 

ಈ ಕಂಗಾಲೂರ ಗೌಡನ ಕಿಗ್ಗಾಣಿ ಸಭಾಕ್ಕ ಒಬ್ಬರ ಹಾಯಬೇಕು 

(ನಾಧಾರಿ. ೬೭). [ಆ ಕಿಅಿದು * ಕಾಣಿ] 
ಕಿಗ್ಗಾರಣೆ (ನಾ). (ಗೋಡೆಯ) ಕೆಳಗಿನ ಭಾಗವನ್ನು ಬಣ್ಣದಿಂದ 

ಬಳಿಯುವುದು; ಕೆಳಭಾಗದ ಕಾರಣೆ: ಸುರಪರತ್ನದ ಭಿತ್ತಿಯೆಡೆಯಲ್ಲಿ 

ಮತ್ತೊರ್ವ ತರಳೆ ಸಿಂಧೂರದಿಂ ಕ[ಪಾಕಾಂ. ರೆ]ಗ್ಳಾರಣೆಯ ಚೆಲುವ 
ವಿರಚಿಸಲ್‌ (ವೆಂಕಾರಾ. ೧-೨೧-೬). [ಆ ಕಿಲ್‌ + ಕಾರಣ] 


ಕಿಗ್ಗಾಳಿ 


ಕಿಗ್ಗಾಳಿ, ಕಿರ್ಗಾಳಿ, ಕೀಳುಗಾಳಿ (ನಾ). ಕೆಳಗಿನಿಂದ ಬರುವ ಗಾಳಿ. 
ಐ ಬೇಟಿಗೆ ಗುರಿಯಾದ ಪ್ರಾಣಿಯಿಂದ ಬೇಟಿಯಾಡುವ ಮೃಗ 
ಅಥವಾ ಬೇಟಿಗಾರನ ಕಡೆಗೆ ಬೀಸುವ ಗಾಳಿ: ಮೇಗಾಳಿಯಿಂ 
ದೂರದಿಂ ತೋಜಕಿತ್ತನೊಡ್ಡಿ ಕಿಗ್ಗಾಳಿಯಿಂ ಬಂಡಿಯಿಂದಿಳುಹಿ ಹುಲಿಯ 
ಹಾರಯಿಸಿ (ಹಡಕಾ. ೫-೩೦); ಎಲ್ಲಿಗೆ ಹೋಗುವುದೆಂದಿಗೆ ಸೇರುವುದೇ 
ದಿಕ್ಕು ರೇವೆನ್ನು ನರಿವು ತಮಗಿಲ್ಲದವರಿಗೆ ಮೇಗಾಳಿ ಕಿಗ್ಗಾಳಿ ಗೊಂದಲ 
ವೇತಕೆ (ಇಂಚಾಪ. ೧೧೨-೫೦); ಹುಲಿ ಕಿಗ್ಗಾಳಿಗೆ ಬಂತು (ಶಬ್ದವಿ. ೬); 
“ದೇಟಿಯಾಡುವ ಮೃಗದ ಮೇಲಿಂದ ಬೇಟಿಗೆ ಗುರಿಯಾದ ಪ್ರಾಣಿಯ 
ಕಡೆಗೆ ಬೀಸುವ ಗಾಳಿಗೆ ಮೇಗಾಳಿಯೆಂದೂ, ಪ್ರಾಣಿಯ ಕಡೆಯಿಂದ ಆ 
ಮೃಗದ ಕಡೆ ಬೀಸುವ ಗಾಳಿಗೆ ಕಿಗ್ಗಾಳಿಯೆಂದೂ ಹೆಸರು” 
(ಸಂಭಾನೆ. ೨೧೫). "ಮೇಗಾಳಿ? ಪರಾ. ಕರ್ಗಾಳಿ: `ಪೊಸಗಂಪಾ 
ದೊಡಮಕ್ಕುಮೆಂದೆ ಪೆಜರಿಂ ಕಿರ್ಗಾ(ಪಾಠಾಂ. ಗ್ಲಾ]ಳಯೊಳ್‌ ನಿಲ್ವಳ 
(ಲೀ(ಲಾವ. ೨-೮೯). ಕೇಳುಗಾಳಿ: ಆಕೀಳುಗಾಳಿಯೊಳು 
ಮೇಲಣಯ್ಯನ ಮಹಾಶ್ರೀಕಳೇವರದೆಲರು ಶುದ್ಧನೆನಿಸಲು ನೃಪನನಾ 
ಕಂಬಿಕಾಜ ಹೊನ್ನಯ್ಯ ನಮ್ಮಯ್ಯನು (ವೀಶೈಪು. ೮-೧ ೩೭). 

[ಆ ಕೀ + ಗಾಳಿ] 

ಕಿಗ್ಗಿಅಂಯ (ನಾ). ಬಹಳ ಚಿಕ್ಕವನು: ಈತರೆಲೆ ಕಿಗ್ಗಿಜಯರಶ್ವಿನಿ 
ದೇವರಿವರೆಂದು (ಸಂಭಪ. ೬-೪೪) ; ಆತನಿಂ ಕಿಗ್ಗಿಜಿಯರೇಳ್ವರು ತಾತ 
ಬರಲಿಕೆ ಜನನಗಂಡರು (ಸಂಭಪ. ೮-೨೬). 

[೮ ಕಿಚ್‌ + ಕಿಜೀಿಯ] 

ಕಿಗ್ಗುಡ್ಡ (ನಾ). ಚಿಕ್ಕ ಬೆಟ್ಟ; ಕಿರಿಯ ಗುಡ್ಡ : ಹೆಚ್ಚಿಟ್ಟ ಕಿಚ್ಛಿಟ್ಟ 
ಹೆಗ್ಗುಡ್ಡ ಕಿಗ್ಗುಡ್ಡ ಹೆಬ್ಬಂಡೆ ಕಿಬ್ಬಂಡೆಗಳ ತಂಡದಾಯಮೋ( ಶ್ರೀರಾಮಾ. 
೩೫೩-೩೫೪). [ವ ಕಿಜಿದು * ಗುಡ್ಡ] 

ಕಿಗ್ಗುಲಜ (ನಾ). ಹೀನಕುಲದಲ್ಲಿ ಹುಟ್ಟಿದವನು;ಕೆಳಜಾತಿಯವನು: 
ಕಿಗ್ಗುಲಜರಾವ ದರುಶನದೊಳಿರಲುರುಳಿದರ್ಗೆ ತಗ್ಗಿಸಂಬೋಳಿ ನುಡಿಯಲಿ 
ಬೇಕು (ಚೋರಬ. ೧೦-೭). [< ಕಿಚ್ಚ * ಕುಲಜ] 

ಕಿಗ್ಗುಳೆ, ಕಿಗ್ಗಳ್ಳ (ನಾ). ೧. ಕೆಳಮಟ್ಟ ; ತಗ್ಗು; ತಗ್ಗಾಗಿರುವುದು. 
೨. ತುಚ್ಛವಾಗಿರುವಿಕೆ ; ಹೀನತನ; ನೀಚಸ್ವಭಾವ. ಕಿಗ್ಗಳ : 
೧. ಸರಸ ವೆಗ್ಗಳ ಹೊಲ್ಲ ಹೊರೆಸು ಕಿಗ್ಗಳ ಹೊಲ್ಲ (ಸರ್ವಜ್ಞ. ೧೨೦೬). 
೨. ಹಿಗ್ಗು ಬಡವಗೆ ಹೊಲ್ಲ ಸಿಗ್ಗು ಸೂಳೆಗೆಹೊಲ್ಲ ನುಗ್ಗಿಯ ಹೂಗೆ 
ಮಳೆಹೊಲ್ಲ ದುರ್ಜನರ ಕಿಗ್ಗಳವೆ ಹೊಲ್ಲ (ಸರ್ವಜ್ಞ. ೮೨೮). (ಗು). 
ಶಿ ತುಚ್ಛವಾಗಿರುವ ; ಹೀನವಾದ: ಕಿಗ್ಗಳ ಕವಿತೆಯನ್ನು ಕೂಡ 
ಕೋಕಿಲಕಂಠ ಕಾವ್ಯಮಾಡಬಹುದಲ್ಲಾ (ಬಾಬಲ. ೫೦); ಏತಕ್ಕೂ ಬಾರೆದ 
ಕಿಗ್ಗಳ ಪದಾರ್ಥವಾಗಿ ಬಿಟ್ಟಿ (ಚೀನಬಾ. ೧೪೩). [ಕಿಟ್‌ * ಕುಳ?) 

ಕಿಚೆ, ಕಿಚಿ (ನಾ). ಒಂದು ಅನುಕರಣವಾಚಕ ಧ್ವನಿ. "ಕಿಚಗುಟ್ಟು? 
ಪರಾ. ಕಿಚಿ. "ಕಿಚಿಗುಟ್ಟು' ಪರಾ. 

ಕಿಚಿಕಿಚಿ (ದ್ವಿರುಕ್ತಿ): ಮಳೆಯಾಗಿ ಬೀದಿಯೆಲ್ಲ ಕಿಚಿಕಿಚಿಯಾಗಿದೆ 

(ರೂಢ). (ದೇ. ॥ ತಮಿ. ಶಿಚಿಕಿಚೆ; ಮಲ. ತೆಲು, ಕಿಚ್ಚು ಕಿಚ್ಚು] 

ಕಚಕ್‌, ಕಿಚಿಕ (ನಾ). ಒಂದು ಅನುಕರಣ ಧ್ವನಿ. ಕಿಜಿಕ: ಕಿಚಿಕ 
ಧ್ವಾನದಿಂ ದಿಕಟಿಮನೊಡೆಯುತೆ (ಸಂರಾಣಂ. ೧೬೪). 

ಕಿಚಳೆನ್ನು ೬ ಕೆಚಕ್‌ ಎಂದು ಸದ್ದುಮಾಡು : ಕೆಸರೊ ಇಸ 

ಕಿಚಕೆನ್ನುವಂತೆ ಕಾಲಿಟ್ಟು ಓಡಿದನು (ರೂಢಿ). [?) 

ಕಿಚಗುಟ್ಟು, ಕಿಚಿಗುಟ್ಟು, ಕಿಚುಗುಟ್ಟು (ಕ್ರಿ). ಕಿಚಿ ಕಿಚಿ ಶಬ್ದ | 
ಮಾಡು: (9). ಕಿಚಿಗುಟ್ಟು : (8). ಕಿಚುಗುಟ್ಟು: ಭೂತಪ್ರೇತ 
ನಿಶಾಚಗಳೆಲ್ಲವೂ . . . ಮಾಂಸವನ್ನು ಕಿತ್ತು ತಿನ್ನುತ್ತ ಕಿಚು ಕಿಚು 
ಗುಟ್ಟುತ್ತ ಭಯಂಕರವಾಗಿದ್ದವು (ಕಲಾಧ. ೧೦೯). [ಕಚ * ಕುಟ್ಟು] | 


| 
ಕಿ 


೧೮೦೧ 


40 


45 | 


ಕಿಚ್ಚಡಿ 


ಕಿಚಡಿ "ಕಿಚ್ಚಡಿ' ನೋ. 

ಕಿಚಾಯಿಸು (ಕ್ರಿ). ಕೀಟಲೆಮಾಡು; ಚುಡಾಯಿಸು : ಶಾಸ್ತ್ರಿ 
ತನಗಿಂತ ಕಿರಿಯನಾದ ನಾಣಿಯನ್ನು ಪ್ರಲೋಭಿಸುತ್ತಾನೆ, ಕಿಚಾಯಿಸು 
ತ್ತಾನೆ (ಪ್ರಶ್ನೆ. ೪11, ಮುನ್ನುಡಿ); ಯಾಕೆ ನೀವು ಹೀಗೆಲ್ಲ ಎಂಥೆಂಥದೋ 
ಮಾತನಾಡುವುದು? ಕಿಚಾಯಿಸಿದಳು (ಹೊಸಕ್ತಿ. ೮೭). 

[4 ಮರಾ. ಕಿಚಾವಣೇಂ] 

ಕಿಚಿಕ "ಕಿಚಕ್‌' ನೋ. 

ಕಿಚಿ "ಕಿಚ' ನೋ. 

ಕಿಚಿಕಿಲ್‌ (ಕ್ರಿ). ಕೆನೆ; ಹೇಕರಿಸು; ಹೇಷಾ ಧ್ವನಿಮಾಡು: 
« ಹಿಚಿಕಿಲ್‌ - ಹೇಷಿತೇ? (ಶಮಧಾ) ; ಹಯತಾಂ. .. ಸೊಮ್ಮುವೆರ್ಚಿ 
ದೊಮ್ಮಳಿಸಿ ಕಿಚಿಕಿಲ್ಲು ಬಿಮ್ಮನೆ ನಡೆದು (ರಾಮಾಶ್ವ, ೧೨೦-೨೩). [?) 

ಕಿಚಿಗುಟ್ಟು "ಕಿಚಗುಟ್ಟು' ನೋ. 

ಕಚುಕಿರಿ (ಕ್ರಿ). ಕಿಚಕಿಚ ಶಬ್ದಮಾಡು (?):' ಪರಿಘದಿಂದಿಟ್ಟು 
ಕೆಡಪುತ ಕೆಲರ ಕರವಾಳದುರಗಲಿಂ ಕತ್ತರಿಸಿ... .'ಪುಟಿನೆಗೆದು ಭೂತಳಕೆ 
ಧುಮ್ಮಿಕ್ಕಿ ಕಿಚುಕಿರಿವುತಾ ನಿಂತು ನಿಟ್ಟಿಸಜೆ ಕಂಗಳ ಮುಚ್ಚಿ (ವೆಂಕಾರಾ. 
೬-೧೯-೧೮). [ಕಿಡಕ್‌ + ಇರಿ, (ಆ ಇಟಕ್ಕಿ)) 

ಕಿಚುಗುಟ್ಟು "ಕಿಚಗುಟ್ಟು' ನೋ. 

ಕಿಚ್ಚಕುರಿ (ನಾ). (?): ಕಿಚ್ಚಕುರಿಗಳ ಕೈಯ್ಯ ಮಾಂಸವು ಹೆಚ್ಚುವಂದದಿ 
ಸಕಲ ದಾನವರೊಚ್ಚೆ ಹೊತ್ತಿನೊಳೆಸೆವ ಬಲ ಮೋಹರಿಸಿ ಬರುತಿರಲು 

` (ದೇವೀಮ. ೮-೧೪). [?) 

ಕಿಚ್ಚಚ್ಚಿಗೆ (ನಾ). ಬೆಂಕಿಯ ಕಣ್ಣುಳ್ಳವನು; ಅಗ್ನಿನೇತ್ರ; ಶಿವ: 
ಅಡಿಗೆಣ್ನ ಕಿಚ್ಚಚ್ಚಿ ಗನೆಯಲರುಣಿಸ ತೊಡನಿಡಿಗ ಮಿಗಗೈಯ್ಮ 
೬ ೬ ಪೊರೆಗೆಮ್ಮನು (ನವಮೋ. ೩೩-೧). [ಕಿಚ್ಚು * ಅಚ್ಚಿ * -ಇಗ) 

ಕಿಚ್ಚಡಿ, ಕಿಚಡಿ, ಕಿಚ್ಚಿಡ್ಲಿ, ಖಿಚಡಿ (ನಾ). ೧. ಅಕ್ಕಿ, ಬೇಳೆಗಳನ್ನು 
ಒಟ್ಟಿಗೆ ಕೂಡಿಸಿ ಮಾಡಿದ ಅನ್ನ: ಹಾಲನೇಮ, ಹಾಲಕೆನೆಯ ನೇಮ, 
ಕೆನೆತಪ್ಪಿದೆ ಬಳಿಕ ಕಿಚ್ಚಡಿಯ ನೇಮ (ಬಸವ. ೨೩೨); ಹೆಸರೆ ಕಿಚ್ಚಡಿ 
ಶಾಲ್ಮಾನ್ನ್ನ ಸದ್ಯೋಘೃತ ಹಸನಾದ ದೋಸೆಯುಂಡಲಿಗೆ (ಕಂ ನ.ವಿ. 
೨೨-೨೯); ಕಿಚಡಿ ಬೋನವು ಪಚ್ಚಡಿ ತಾಳಿಲು (ಶರಲೀ. ೮೭-೧೮) ; 
ಕಿವುಡ ಕಿಚ್ಚಡಿ ಬೇಡಿದರೆ ಗವುಡ ಹಚ್ಚಡ ಬೇಡಿದ (ಗಾದೆ). ೨. ಅನ್ನಕ್ಕೆ 
ಕಲಸುವ ಒಂದು ಬಗೆಯ ಮೇಲೋಗರ ; ಗೊಜ್ಜು : ಹೆರಳೇಕಾಯಿ 
ರಸಮಂ ಹಿಂಡಿಕೊಂಡು, ಉಪ್ಪು ಮೆಣಸು ಹಾಳಿತವಾಗಿ ಹಾಕಿ ಕುದಿಸಿ, 
ಇಂಗು ಜೀರಿಗೆ ಮೆಂತ್ಯ ಸಾಸುವೆ ಬೆಳ್ಳುಳ್ಳಿ ಸಹ ಹಾಕಿ, ತುಪ್ಪದಲ್ಲಿ 
ಒಗ್ಗರಿಸಿ, ಅ ಕಿಚ್ಚಡಿಯಂ ಅನ್ನಕ್ಕೆ ಹಾಕಿಕೊಂಡು (ಸಕವೈ. ೩೩೩). 
ಕಿಚಡಿ: ೧. ಅರಮನೆಯ ಆನೆಗಳಿಗೆ ಕಿಚಡಿಯನ್ನು ತಿನ್ನಿಸುತ್ತಾರೆ 
(ಪ್ರವಾಇ. 11, ೧೫೮). ೩. ಜೋಳ, ಗೋಧಿ ಮೊದಲಾದುವುಗಳ 
ನುಚ್ಚನ್ನಾಗಲಿ ಸಬ್ಬಕ್ಕಿಯನ್ನಾಗಲಿ ಬೇಯಿಸಿ ಮಾಡಿದ ಅನ್ನ: 
ಗೋವಿನ ಜೋಳದ ಕಿಚಡಿ, ಮಾಂಸ ತಂದುಕೊಟ್ಟಿರು (ಮೇದಿಮ. 
೧೩೭) ; ಕಾರು ಹಾಯ್ದರೆ ಬಾಯ್ಗೆ ಸಿಡಿವುದು ಕೆಂಪು ಗೋಧಿಯ 
ಕಿಚಡಿಯು (ಕೆಲಮು. ೧೨). ೪. ಮುದ್ದೆ ಮುದ್ದೆಯಾದ ಅನ್ನ: 
ನೀರು ಹೆಚ್ಚಾಯಿತೋ ಏನೋ, ಅನ್ನ ಕಿಚಡಿಯಾಗಿದೆ (ರೂಢಿ). 
ಕಿಚ್ಚಿಡ್ಡಿ: ೧. ಹುಗ್ಗಿ ಕಿಚ್ಚಿಡಿಯೆಜಕಿಯಪ್ಪ ಸೇವಗೆ ಹಿಂಡಿ ಗುಗ್ಗರಿ 
ಸೂಸಲುಂಡಲಿಗೆ (ಭರಚ. ೨೦-೧೨೮). ಖಿಚಡಿ: ೫. (ಆಲಂ) ನಜ್ಜು 
ಗುಜ್ಜು: ನಾ ಮ್ಮಾಲೆ ನೀ ಮ್ಯಾಲೆ! ಎಲ್ಲಾ ಖಿಚಡಿ ಆಗೇದ ಖಿಚಡಿ 
(ಹುಚ್ಚಾಟ. ೧೧೦). 

[ದೇ. ॥ ತಮಿ. ಕಚ್ಚಡಿ; ತೆಲು. ಕಿಚ್ಚಿಡಿ. / ಹಿಂ. ಮರಾ. ಖಿಚಡೀ; 


ಪ್ರಾ. ಖಿಣ್ಣ] 


ಕಿಚ್ಚಣೆ 
ಕಿಚ್ಚಣಿ(ನಾ). * ಕಿಚ್ಚಡಿ. "ಕಿಚ್ಚಣಿಗೆಸಆ್‌? ಪರಾ. [ ಕಿಚ್ಚಡಿ] 
ಕಿಚ್ಚಣಿಗೆಸಲ್‌ (ನಾ). ಕಿಚ್ಚಡಿಯ ಗೊಜ್ಜು (?) : ಕಾಸಿದ ಕಿಚ್ಚಣಿಗೆಸ 
ಜಸೊಳು ಸಾಸುವೆ ಕಲ್ಲುಪ್ಪು | ಅಶ್ವವೈ. ೧೩-೧೩). (ಕಿಚ್ಚಣಿ* ಕೆಸಲ್‌'] 
ಕಿಚ್ಚಳಿ (ಕ್ರಿ). ಕಿಚ್ಚು ಅಳಿದು ಹೋಗು; ಬೆಂಕಿ ಆರು: ಕಾಲೂರ 
ಕಿಚ್ಚಳಿದ ಕೆಚ್ಚೆನಲ್‌ ಸಯ್ತಿರ್ಪುದಾಳ್ಕೆಯಂ ಕರೆಗುಂ (ಕಾಲೂರ. 
೮೮-೧೬೯). [ಕಿಚ್ಚು * ಅಳ್ಳಿ (ಆ ಅಲಕ್ಕಿ)) 
ಕಿಜ್ಜಾಗು (ಕ್ರಿ). ಬೆಂಕಿಯಾಗು: ನಡೆದುದಂ ಉಸುರಿದಳ್‌ ಬಾಳ್ಮರದ 
ಕಿಚ್ಚಾದುದಳಲು (ಕಾಲೂರ, ೧೩೨-೨೮೩), [ಕಿಚ್ಚು ೬ ಆಗು] 
ಕಿಚ್ಚಿಕ್ಕಿಸು (ಕ್ರಿ). ಬೆಂಕಿಯಿಡಿಸು; ಬೆಂಕಿ ಹಾಕಿಸು: ಹಿಂಗದಾ 
ಮನೆಗೆ ಕಿಚ್ಚಿಕ್ಕಿಸಲ್‌ ಧಗಧಗೆಂದುರಿಯಲ್‌ (ಚೆಬಘು. ೬-೧೯). 
[ಕಿಚ್ಚಿಕ್ಳು + -ಇಸ್ಕು] 
ಕಿಚ್ಚಿಕ್ಕು (ಕ್ರಿ). ಬೆಂಕಿಯಿಡು, ಹಾಕು: ಕಡುನಡುವಿರುಳದೆ ಕಿಚ್ಚಿಕ್ಕಿ 
ಪೊಜವಂಟ (ಸಾಳ್ವಭಾ. ೨೩-೫); ಕಿಚ್ಚಿಕ್ಕಿದರು ತಲೆ ಕಾಲ್ಗಳೆಡೆಗೆ 
(ಕಾಲೂರ. ೧೮೪-೪೧೬). [ಕಿಚ್ಚು + ಇಕ್ಕು] 
ಕಿಚಿಡಿ, (ಕ್ರಿ). ಕಿಚ್ಚಿನಿಂದ ತುಂಬಿರು; ಬೆಂಕಿಯಿಂದ ತುಂಬಿ 
ಹೋಗು : ಕಿಚ್ಚಿಡಿದ ಮನೆಯಾಯ್ತು ಮಸೆಯಳಲ್‌ ಬಗೆಗೆ (ಕಾಲೂರ. 
೧೦೭-೨೧೯). [ಕಿಚ್ಚು + ಇಡ್ಮಿ] 
ಕಿಚ್ಚಿಡ್ಮಿ "ಕಿಚ್ಚಡಿ ನೋ. 
ಕಿಚ್ಚಿಡು (ಕ್ರಿ). -ಕಿಚ್ಛಿಕ್ಟು : ನುಣ್ರೋಜುಗೆಯ್ತದಿಂ ಮಧುವಂ ಸುಡಲುಂ 
ಕ್ರಿಪುರಮನುರಿಪಲುಂ, ಶೀಕೆಲೊಳ್‌ ಕಿಚ್ಚಿಡಲುಂ * - ೬ ಬಲ್ಲವರಾಗಿ 
( ಶಾಂತಿಷು. ೮-೭೨ ವ); ಬಹೆನೆಂದೆಣಿಸೆ ಕಚ್ಚಿಟ್ಟಿಯಲ್ಲೆ (ಕಾಲೂರ. 
೧೭೮-೪೦೧) ; ನಾನಂತೂ... . ಆ ಮನೆಗೆ ಕಿಚ್ಚಿಡಲಿಲ್ಲ (ಪುನರು. ೨೩೩). 
[ಕಚ್ಚು * ಇಡು) 
ಕಿಚ್ಚು, ಕಿರ್ಚು, ಕಿಟ್ಟು (ನಾ). ೧. ಬೆಂಕಿ; ಅಗ್ನಿ: ಕಿಚ್ಚಂ ಪೊಕ್ಕುದ 
ನೀಜಗಮಚ್ಚರಿವಟ್ಟುದನೆ ನುಡಿ ಯುತಿರ್ಪುದುನಿಚ್ಚಂ(ಇಆ. XX, ೭೦-೧೪, 
9ನೆಯ ಶತ); ಕೀಲೊಳೆ ಕಿಚ್ಚು ಪುಟ್ಟಿ ಭೋರ್ಗರೆದುರಿದಂತೆ (ಪಂಪಭಾ. 
೩-೧೬) ; ಕಿಚ್ಛ್ಚಿದ್ದೊಡೆ ಬಾನಿ ತೋಡುವವನ್‌ (ಸಮಪ. ೬೯೦); 
ಆಡುವ ಕಿಚ್ಚೆನ್ನಬಹುದೆ ಮನೆಯ ಸುಡುವಾಗ(ವಚಸಂ. ೭೨-೬೯ ಅಂಬಿವ); 
ಕಿಚ್ಚಿಲ್ಲದ ಬೇಗೆಯಲಿ ಬೆಂದೆನವ್ವಾ (ಮಹಾದೇ. ೧೫-೧) ; ಹರನ ನಯನದ 
ಕಿಚ್ಚು ಕಾಣದು ಪುರವನಾ ಖಾತಿಯಲಿ ಭೇದಿಸಿ (ಕುವ್ಯಾಕ. ೭-೪೨). 
೨. ಸೆಕೆ; ತಾಪ; ದಗೆ: ವಿಯೋಗದಿನಾದದೊಂದು ಕಿಚ್ಛ್ಚಂದಳುರಲ್ಕ್ಯ 
ಗಲ್ಲುವು ರಥಾಂಗಯುಗಂಗಳ್‌ (ಕಾದಂಪೂ. ೮೧೦); ನಂದಿತು ಬೆಳದಿಂಗಳ 
ಕಿಚ್ಚು ಪಾನಿಷ್ಠ ಚಂದ್ರಮನಸ್ತಮಿಸಿದನು (ಮೊ ಹ ತ. ೨೭-೬೪). 
೩. (ಆಲಂ) ಎದೆಗುದಿ; ಸಂಕಟ: ಮಗಳ ಮನೆಯೆಂಬ ಕಿಚ್ಚಿಗಾದರೂ 
ತಮ್ಮಲ್ಲಿಗೆ ಅದು ಬರಬೇಕಾದದ್ದು ನ್ಯಾಯ (ಹೊಸಕಿ. ೩೩). ಸಿ ಕರ್ಚು: 
೧.“ ಕಿರ್ಚೆಲರ್ಗೆಳೆಯಂ ಬಗೆವೊಡಮಿಂಗಳ...ಎನಲಗ್ನಿಯಭಿಧಾನಂಗಳ್‌? 
(ಕವಿಕಂ. ೩೪-೩೫) ; ಕೊಟ್ಟೈ ಕಿರ್ಚನುದಗ್ರಶೋಕಶಿಖಿಯಿಂ ( ಪಂಪಭಾ. 
೧೩-೬೧); ಕಿರ್ಡು ಮುಟ್ಟದ ತುಪ್ಪದಂತೆ -ಬಲ್ಬುಗಿಡೆ (ಧರ್ಮಾಮೃ. 
೨-೬೯); ಫೃತದಿಂ ಕಿರ್ಚಂ ನಂದಿಪ ತೆಜನಾಗಿ ತೋಟಜುತಿದೆ ನೋಡರಸಾ 
(ಗಿರಿಕ. ೪-೧೧೫) ; ನೀರೊಳ್‌ ಕಿರ್ಚು ಚುರ್ಚುಗುಮೇ (ರಾಮಾಶ್ವ. 
೩-೧). ೩ ಕಲ್ಲು : ೧. ಬಾಡುಮಕ್ಕಿ ಗಳುಂ ಬೇಯವೆ, ಪುಳ್ಳಿ 
ಯುಳ್ಳೊಡಂ ಕಿಟ್ಟುರಿಯವೆ (ಧರ್ಮಾಮೃ. ೯-೭೮). 
ಕಿರ್ಚುಕಾಯಿಸು - ಬೆಂಕಿ ಕಾಯಿಸು: ನಾನ್‌ ಮೆಚ್ಚೆನ್‌ ಇಲ್ಲ 
ದಾಸೆಗೆ ಕಿರ್ಚುಕಾಯಿಸುವ ಮುಕ್ಕನನ್‌' (ಅಶ್ವತ್ಥಾ. ೨೦-೨೫). 
[ದೇ.॥ ತಮಿ. ತುಳು. ಕಿಚ್ಚು; ಕೊಡ. ತೀತ್‌; ತೆಲು. ಚಚ್ಚು; ಕೋಶ. 
ತಿಚ್‌ ; ನಾಯ್ಕಿ. ಪರ್ಜಿ. ಕಿಚ್‌; ಕುರುಖ್‌. ಚಿಚ್ಸ್‌ ;ಮಲ್ತೊ. ಚಿಚು] 


೧೮೦.೨ 


ಕಿಚ್ಚುವುಗು 


ಕಿಚ್ಚುಗಟ್ಟು (ಕ್ರಿ). ಬೆಂಕಿಯನ್ನು (ಕೆಂಡವನ್ನು) ಕಟ್ಟು: ಕಿಚ 
ದಂತೆ ಕಾಲುಗಳೆರಡರಲ್ಲಿಯೂ ಮ (ಸಕವೈ. ೧೬೫). 
[ಕಿಚ್ಚು * ಕಟ್ಟು] 
ಕಿಚ್ಚುಗಣ್‌, ಕಿಚ್ಚುಗಣ್ಣು (ನಾ). ಬೆಂಕಿಯ ಕಣ್ಣು; ಕೆಂಗಣ್ಣು : 
3 ಶಿಲೆಯ `ಮೇಲೊರಗಿ ಕಿಚ್ಚುಗಣ್ಣಿಂ ನಿಚ್ಚಮುಂ ಕಾಪಿರ್ದ ಕ೦್‌ಸಳದಿ 
ಪಟ್ಟೆಯಾ ಹುಲಿಯೊಂದು , . . ಮಿಂಚುತೆ ಕಣ್ಣಿ ಮರೆಯಾಯ್ತು 
( ಶ್ರೀರಾಮಾ, ೩೮-೨೭೪). ಕಿಚ್ಚುಗಣ್ಣು : ಕಿಚ್ಚುಗಣ್ಣಿನ ರಾಣಿ ಕರುಣ 
ದೊಳೆಚ್ಚರಿಸಿದಗಳು ಲೋಕಕೆ (ಕರಿಕ. ೨೪-೫). 
[ಕಿಚ್ಚು + ಕಣ್‌] 
ಕಿಚ್ಚುಗಣ್ಣ, ಕಿರ್ಚುಗಣ್ಣ (ನಾ). ಬೆಂಕಿಯ ಕಣ್ಣುಳ್ಳವನು ; ಅಗ್ನಿ 
ನೇತ್ರ; ಶಿವ: ಕಿಚ್ಚುಗಣ್ಣನ ತಪವಳಿವುದು ಪೂಗೋಲೊಳೆಚ್ಚು 
ಮನ್ಮಥ ಪೀಡಿಸಲು (ನೋಹತ.. ೫-೧೮). ಕಿಚ್ಚು ಕಣ್ಗೊಳಾವಂಗೆ 
ಆತಂ, ಕಿಚ್ಚುಗಣ್ಣಂ (ಶಬ್ದಾನು. ೩೧೧ ಪ್ರಯೋ); ಸಮರವನು ನೋಡಲು 
ಕಿಚ್ಚುಗಣ್ಣನು ಸಹಿತ ಸುರಕುಲವಚ್ಚಕೊಂಡುದು (ಮಾಲರಾ. ೫-೩೬). 
13| ಕರ್ಚುಗಣ್ಣ : “ಗೊಂದೆವಳಯಿಗೆಯ ದೇಸಿಗನೆಂದುಂ ಪೆಣ್ಣೊಡೆಯ 
ಕಿರ್ಚುಗಣ್ಣನೆನುತ್ತುಂ. .. ಮುಪ್ಪುರವಗೆಯಂ? (ಕವಿಕಂ. ೧೭). 
ells ಗಣ್‌ + -೮,] 
ಕಿಚ್ಚು ಗಣ್ಣು ಕಿಚ್ಚುಗಣ್‌' 
ಕಿಚ್ಚು ಗಾರೆ (ನಾ) ತ ಜಸು ; ಬೆಂಕಿಹಾಕುವವನು : 
20 ಮೆನೆಮಾರುಗಳಿಗೆ ಬೆಂಕಿಯಿಟ್ಟಿದ್ದ ಕಿಚ್ಚುಗಾರ (ಪುನರು. ೩೯೭). 
[ಕಿಚ್ಚು 4 ಗಾರ (< -ಕಾಅ)] 
ಕಿಚ್ಚುಗಿಡಿ (ನಾ). ಬೆಂಕಿಯ ಕಿಡಿ; ಅಗ್ನಿಕಣ. "ಕಿಚ್ಚುಗಿಡಿಗೆದಜು' 
ಪರಾ. [ಕಿಚ್ಚು + ಕಿಡಿ] 
ಕಿಚ್ಚುಗಿಡಿಗೆದಜು (ಕ್ರಿ). ಬೆಂಕಿಯ ಕಿಡಿಗಳನ್ನು ಕೆದರು, --ಚೆಲ್ಲು 


ಗಟ್ಟ 


ಹ 
೦ 


25| ಹರಡು: ಕಿಚ್ಚುಗಿಡಿಗೆದಜುವ -ಸಿಳೀಮುಖ ಕೊಚ್ಚಲಿಭದವಯವವನು 
(ಕುವ್ಯಾದ್ರೋ. ೧೨-೨೧). (ಕಿಚ್ಚುಗಿಡಿ 4 ಕೆದಜ್ಕು (೮. ಕೆದಣಕ್‌)] 


ಕಿಚ್ಚು ಗುತ್ತು (ಕ್ರಿ). ಎ ಕಿಚ್ಚಿಕ್ಳು: ಮಮಕಾರಂಗಳಂ ಮುಂದುಗೆಡಿಸಿ, 
ಲೋಕದ ನಚ್ಚು ಮಚ್ಚಿಗೆ ಕಿಚ್ಚುಗುತ್ತಿ (ಘನವ. ೨೭-೨೨). 
[ಕಿಚ್ಚು + ಕುತ್ತು] 

50 ಕಿಚ್ಚುಗೊಲ್ವಣ (ನಾ). ನೆಲ್ಲಿಗಿಡ: ಕಿಚ್ಚುಗೊಲ್ವಣಮುಂ ಭಲ್ಲಾತಕಂ 
ಚಿತ್ರಕ ನರುನಲುಮಾಚಾರ ವೈಶ್ವಾನರಂ ಪೂರಣಮಿಂತುಂ 
ಪಾವಕಾಖ್ಯಂ? (ನಾನಾರ. ೧೨೩). [?] 

ಕಿಚ್ಚು ಗೋಂಟೆ (ನಾ). ಬೆಂಕಿಯ ಕೋಟಿ : ಕಿಚ್ಚುಗೋಂಟಿಯ ನಡುವೆ 
ಸಿಲ್ಕಿದೊಂದಾನೆ ಮುಪ್ಪಿನಿಂದೋಡಲಾರದೆ ಹಿಂಡುದಪ್ಪುತ್ತೆ ( ಶ್ರೀರಾಮಾ. 
3| ೯೫-೪೫೭). [ಕಿಚ್ಚು 4 ಕೋಂಟಿ] 
ಕಿಚ್ಚುಗೋಲ್‌ (ನಾ). ಬೆಂಕಿಯನ್ನು ಉಗುಳುವ ಬಾಣ; 
ಆಗ್ನೇಯಾಸ್ಟ್ರ: ಉತ್ತಮಾಚಾರದೊಳು ... ಅಗ್ನಿಯೊಳು ಕಿಚ್ಚುಗೋ 
ಲೊಳುರಿವತ್ತಿಯೊಳು ಪಾಷಕಮೆನಿಕ್ಕು : ಮಂಗರಾ. ೧೫೩-೬೨). 
[ಕಿಚ್ಚು * ಕೋಲ) 
“| ಸಿಚ್ಛು ರ ಪೊಗು "ಕಿಚ್ಚುವುಗು' ನೋ. | 
ಕಿಚ್ಚು ಮಿಂಚು (ನಾ). ಕಿಚ್ಚಿನ ಬೆಳಕು; ಬೆಂಕಿಯ ಮಿನುಗು: 
ಒಡನೆ “ಡಂ' ಬೋರಿ ಕಿಚ್ಚು ಮಿಂಚಿನ ಗುಂಡು (ಕಾಲೂರ, 
೮೬-೧೬೬). (ಕಿಚ್ಚು. + ಮಿಂಚು] 
ಕಿಚ್ಚುವುಗು, ಕಿಚ್ಛುಪೊಗು, ಕಿಚ್ಚು ವೊಗು, ಕಿರ್ಚುವೊಗು(ಕ್ರಿ).ಬೆಂಕಿ 

«| ಯೊಳಕ್ಕೆ ಹೋಗು; ಅಗ್ನಿ ಪ್ರವೇಶಮಾಡು: ದಿಕಾರಿ ಬೆ ಮುಣ್ಣ 

ಕಿಚ್ಚುವೊಕ್ಳಡೆ ನಿಜಿಸಿದ ಕಲ್ಲ (ಸೌಇಇ. 1-1, ೩೫-೯; 10ನೆಯ ಶಶ[(. 


೨1-2-16 


ಕಿಚ್ಚುವೊಗು 


ಕಿಚ್ಛು ರ ಸೊಗು: ಕಿಚ್ಚುಪೊಕ್ಕು ಸುರಲೋಕನೇಜಕಿದೊನ್‌(ಸೌಇಇ.1-1, 

೨ನೆಯ ಶತ). *ಚ) 3 ವೊಗು : ತವೆ ಜವದಿಂಡೆ ಕಿಚ್ಚುವೊಗ 
ಲಣ್ಮದೆ ನಂಜುದಿನಲ್ಕೊಡಚ್ಚ ದಿಕ್ಕು ೯ವೆ ಸೆಜತೇನೊ (ಕಾದಂಉ. ೭೦). 
ಕಿರ್ಚುವೊಗು `: ಸೆಂಡಿಗೆ ಕೂರ್ಪಾತನತ್ತೆ ಯೊಡನೆ ಕಿರ್ಚುವೊಕ್ಕೆ 
ನೆಂಬ ನಾಣ್ಮುಡಿಯಂ ನನ್ನಿ ಮಾಡಿ (ಧರ್ಮಾಮೃ. ೧೧-೩೧). 

[ಕಿಚ್ಚು * ಪುಗು (ಐ ಪೊಗು)] 

ಕಿಚ್ಚುವೊಗು *ಕಿಚ್ಚುವುಗು' ನೋ. 

ಕಿಚ್ಚುಳಿ (ಕ್ರಿ). ಕಿಚ್ಚನ್ನು ಬಿಡು; ಬೆಂಕಿಯಾರು : ಪುಚ್ಚಳಿಯ 
ಕಚ್ಚುಳಿದ ಪೊಸಮೈಯ ತೆರೆದಂ (ಕಾಲೂರ. ೧೧೬-೨೪೧). 

[ಕಿಚ್ಚು * ಉಳ್ಳಿ (ಆ ಉಲಕ್ಕಿ)) 

ಕಿಚ್ಚೇಲ್‌್‌, ಕಿರ್ಚೇಲು್‌ (ಕ್ರಿ). ೧: ಬೆಂಕಿ, ಹುಟ್ಟು; ಅಗ್ನಿಉಂಟಾಗು: 
ನೀರೊಳ್‌' ಕಿಚ್ಛೇಲಟಸ್ತೊೂಡೇತಜಕಂ ಬಾರಿಸುವರ್‌್‌ (ಸಮಪ. ೩-೩೫) ; 
ಶಿಥಿಲತ್ವಂಬಡೆದಿರ್ಪ ವಂಶ ಮೊರೆಯಲ್‌ ಕಿಚ್ಚೇಟದೇ (ಸೋಮೇಶ. ೮೮). 
ಕಿರ್ಚೇಲ್‌ : ೨. (ಆಲಂ) ಕೋಪದಿಂದ ಬೆಂಕಿಯಂತಾಗು, 
೨-ತಪ್ಪವಾಗು : ಅವಂ ಕಂಡು ಕಿನಿಸಿ ಕರ್ಚೆಲ್ಲೂವೆಲ್ಲವಂ ಪೊಣಗೆ 
ಬಿಸುಟು ಬನ್ನಿಮೆಂಬುದುಂ (ಸಂಸಜಾ. ೧-೧೩೦-ವ) ; ಅಳೆವಿಲ್ಲದೆ 
ಮುಳಿದು ಕೆಳರ್ದು ಕಿರ್ಚೆರ್ದಾ£ಲ್ಲೂ3 ಗಳ್‌ (ಗದಾಯು.' ೮-೪೩). 

[ಕಿಚ್ಚು + ಏಲ್‌] 

ಕಿಚ್ಚೊಟ್ಟು (ಕ್ರಿ). ಬೆಂಕಿಹಾಕು, ಹೆಚ್ಚು: 
ತರಗೆಲೆಗೆ ಕಿಚ್ಚೊಟ್ಟ (ಕಾಲೂರ. ೭೭-೧೪೩). 

ಕಿಜಮತ್ತು "ಕಿದ್ದತು' ನೋ. 

ಕಟಕ (ನಾ). (?) : *ಟಕನ ಮುಟ್ಟು ಘಾತಕನ ಸ್ಥೆ 

[< ಕೀಚಕ ?) 


೯-೬; 


ಕೆಲಸಮಂ ಬಿಟ್ಟನಿಸು 
[ಕಿಚ್ಚು * ಒಟ್ಟು] 


ಸ್ಲೀಹ (ಅಂಬಿವ. ೬೯). 


ಕಟಕ "ಕಡಿಕೆ? ನೋ. 

ಕಿಟಿಕಿಬಾವಲಿ "ಕಿಡಕಿಬಾವಲಿ? ನೋ. 

ಕಿಟಲಿ, ಕಿಟ್ಟ (ನಾ). ಚಹ ಅಥವಾ ಕಾಫಿಗುಗ ಬಳಸುವ ಸೊಂಡಿ 
ಲಿರುವ ಪಾತ್ರೆ: ಚಹಳ್ಳೆ ಹಾಲು ಬೆರಸಿ . . . ಕಿಟಲಿಯಲ್ಲಿ ಸೋಸಿ 
ದಳು (ಕಕ್ತಧ್ವ. ೨೩೭). ಕಟ್ಟಿ: ಚಹಾ ತುಂಬಿದ ಕಟ್ಟ, 'ಬಿಸ್ಕೀಟ 
ಬಂಡಲುಗಳು ಬಂದುವು (ಜೀದಾನ. ೧೭). 

ಕಟಿ (ನಾ). ಒಂದು ಅನುಕರಣ ಶಬ್ದ. 

ಕಟಟ, 4ಟಕೀಟ, ಕಟಿಟ ಕಿಟಮಿಬ (ದ್ವಿರುಕ್ತಿ) - ೧. ಕಿರು 

ಕುಳ; ಕರಕರೆ; ಉಪಟಳ: ನನಗೆ ಅತ್ತೆಗಿಂತ ಹೆಚ್ಚು ಕಿಟಕಿಟ 
ಮಾಡುತ್ತಾಳೆ (ಮೋಹಿನಿ. ೨೯); ಗೋಪಿಯ ಸಂಕಟಿವೊಂದು, ಮನೆಯಲ್ಲಿ 
ಸಂಸಾರದ ಕಿಟಿಕಿಟ ಇನ್ನೊಂದು (ಫಲಸಂ. ೫); ಕುಟ್ಟಿ ದರ ಕುಟ್ಟವ್ವ 
ಕಿಟಿಕೀಟ ಹಚಬ್ಯಾಡ (ಮಲ್ಲಿಗೆ. ೯೨); ಕೂಸಿಗೆ ಜ್ವರ, ಹೆಂಡತಿಯ 
$ಟ೩ಟ ಸಾಕು ಸಾಕಾಗಿದೆ (ಕುರಿಹಂ. ೨). ೨. ಕಾರ್ಪಣ್ಯ; ಕಪ್ಪಸ್ಸಿತಿ : 
ಈ ಹಣದಿಂದ ಅವರ ಸಂಸಾರ ನಿರ್ವಹಣ ಕಿಟಿಮಿಟಯಿಂದ ಸಾಗುತ್ತಿತ್ತೇ 
ವಿನಃ ಓಂದುಕಾಸೂ ಉಳಿಯುತ್ತಿರಲಿಲ್ಲ (ಕವಲು. ಆ). 1?) 

ಕಟ (ನಾ). ಕಾಡುಹಂದಿ; ಎಕ್ಕಲ; ಸೂಕರ: ನವಿಲ ಕೆಲಾಪಮಂ 
ಕಟಿ ಯ ದಾಡೆಯಂ (ಉದ್ಭಟ. ೨-೮೯); ಹರನಾಜ್ಞೆಯಿಂ ಮತ್ಸ್ಯಕೂರ್ಮ 
ಕಟಿ ಘೋರ ಕೇಸರಿ ಮುಖ್ಯ ರೂಪುಗಳನಾಂತು ( ಚಿಬಪು. ೩೩-೧೭); 
ಪೊಡೆ ಕಿಟಿಯಂ ಕಡಿ ಕರಿಯಂ (ಹಮ್ಮೀರ. ೪-೪೩). [Xo.] 

ಕಟ, (ನಾ). (ಕರಾ). ಬೆಲೆಯುಳ್ಳ ಹರಳು, ರತ್ನ 

[+ ತುಳು. $ಓ] 


(— ಇಂ. Kettle] 


೨ಟ4ಕ "ಕಡಿಕೆ? ನೋ. 
ಕಿಟಿಕಟಿ "ಕಟಕಬಿ' ನೋ, 


ಗಿ೮೦& 


30 


40 


4[ಕಿಟ್ಟಳ (ನಾ). 


ಕಿಟ್ಟಿಳ 


ಕಿಟುಕು (ನಾ). (7): ಒತ್ತರಿಪುದು ದೋಸ ಕಾಣುವದೆಂಬಲ್ಲಿ 
ರಿಸುವ ಕಿಟುಕೇನು (ಅರಸಾ. ೨೨೫-೫). (?] 
ಸ (ನಾ). ಗೋಲಿಯಾಡುವುದಕ್ಕೆ ಬಳಸುವ ಗಟ್ಟಿಯಾದ 
೬! ಕಿಟ್ಟಿ ದಿಂದ ಹೊಡೆದು ಲೊಟ್ಟಿ ಹಾಕಿದ (ಗಾದೆ). ಗ 
ಟ್ಟ (ನಾ). ೧. ಕಬ್ಬಿಣ ಮೊದಲಾದ ಲೋಹಗಳ ಜಂಗು; 
ತುಕ್ಕು; ಕಿಲುಬು: “ಪುಳಮಘಮಂಂ ಫೊದಬಕ್ಕೊಗೆದ ಕಿಟ್ಟಿ ಮುಂ” 
(ವಸ್ತುಕೋ. ೧೨೮-೬೫) ; ಅಂತು : ಕೊರ್ಬ್ಬೆಂಬ ಕಿಟ್ಟಿ ಮುದುಕೆ ಪಸು 
ರ್ವಣ್ಣನೆಂಬ ಕಾಳಿಕೆ ಕಟಲೆ (ಲೀಲಾವ. ೧೦-೩೭ ವ); ಕಾಳಿಮ ಕಿಟ್ಟವ 
ಕಳೆದೊಡೆ ಕುಂದಣ ಕೀಳು ಚಿನ್ನದೊಳಾಗುವಂತೆ (ನಾಗಕು. ೧೧-೩); 
ಸುತ್ತಿಗೆಗಳ್‌ ಉತ್ತಮವವದೆನಿಪುವು ಕಿಟ್ಟಿಗಳ ಕಳೆದು (ಮಂಕುಕ. ೬೧೦); 
ಕಬ್ಬಿಣದ ಕಿಟ್ಟಿದ ಡೂರ್ಣವ `ಕಬ್ಬಿಣದ ಪಾತ್ರೆಯಲ್ಲಿ ... ಹುರಿದು 
(ವೈದ್ಯ ಸಾ. ೩೩೭-೨೦ ಟೀಕೆ) ; ಆಸರಂಜಿ ಹೊನ್ನು ಎಲ್ಲವು; ಕಟ್ಟಿ ಇಸಿಸಿಲ್ಲ 
(ಸವರಾ. ೪-೨). ೨. ಮನುಷ್ಯನ ಅಥವಾ | ಪ್ರಾಣಿಗಳ ಮಲ: 
“ವರ್ಚಃ... ಸಿಟ್ಟಂ, ವಿಟ್‌, ವಿಷ್ಠಾ, ಪುರೀಷಂ, ಶಮಲಂ, ಮಲಂ - 
ಈ ೧೩ವಿ ಷೈ? (ಹಲಾಯು.೧೦೫-೧೫). ೩. ತಗ್ಗಿನಲ್ಲಿ ಕೂಡಿಟ್ಟ ಸಗಣಿ. 
೪. ಎಣ್ಣೆ, ತುಪ್ಪ ಮೊದಲಾದವುಗಳ ಗಸಿ, --ಮಷ್ಟು : ಲೋಷ್ಯ 
ದೊಳು ಹೂಟದೊಳುಯೇರೆಂಡ ಕಟ್ಟಿದೊಳು ಹೆಟ್ಟಿಂ (ಕಬ್ಬಮಂ. ೯೦). 
೫. “ಒಡಕು ಪಾತ್ರೆಗೆ ಹಾಕುವ ತೇಪೆ” (ಕಸ್ತೂರಿ. ೨೦೯). 
ಕಟ್ಟದ ಬೊಂಬೆ - ಸಗಣಿಯಿಂದ ಮಾಡಿ, ಬಣ್ಣಬಳಿದ ಬೊಜೆ. 
(ಸಂ.) 
ಕಿಟ್ಟಿ 1 (ನಾ). ಕೃ ಷ್ಣ. "ಕಿಟ್ಟಿಯ್ಯ' ಸರಾ, [« ಸೆಂ. ಕೃಷ್ಣ) 
ಟ್ಟೆ ಹೀಳ (ನಾ. 'ಔಟ್ಟ ದಂತೆ) ತೀರ ಕೀಳಾದವನು; ಅತ್ಯಂತ 
ನಕ ಸ್ಟನಾದವನು : ಕಿಟ್ಟಿ ಕೀಳ ಸೈನಿಕನೇ ಅದರೂ ದ್ರೋಹದ ಬಗೆ 
ಯಿಂದ ಮುಟ್ಟಲೂ ಎದೆಗೊಳ್ಳ ಲಾರನು (ಬೆಟ್ಟಿ ಅ. ಸ 
[ಕಿಟ್ಟಿ + ಕೀಳ (ಆ ಕೀಟಿ)) 
ಕಿಟ್ಟಿಗಟ್ಟು (ಕ್ರಿ). ತುಕ್ಕು ಹಿಡಿ; ಜಂಗು ತಿನ್ನು: ಕಿಟ್ಟಗಟ್ಟಿದ ಕಬ್ಬಿಣಕೆ 
ಪುಟವ ಹಾಕಿಸೊ (ಪುರಂದ. ೨-೨೩-೩); ಸಿಟ್ಟಿಗಟ್ಟಿದ ಲೋಹ ಪಾವಕ 
ಸುಟ್ಟು ವಿಂಗೆಡ ಮಾಡುನಂತೆ (ಜಗದಾ. ೩೬೭). [ಕಿಟ್ಟಿ * ಕಟ್ಟು] 
ಕಿಟ್ಟಿಗುಳ, ಕಿಟ್ಟುಗಳ (ನಾ). ಕಬ್ಬಿಣದ ದ್ರವ (?) : ಬಿಡದೆ ದ್ವಾರ 
ಒಂಭತ್ತರೊಳು ಪೊಗಿಸಿ ಮತ್ತೆ **. ಇರದೆ ಕುದಿವ ಕಿಟ್ಟಗುಳವ ಬಡಿದು 
[ಖಾರಾಂ. ಕಟ್ಟು ಗಳವನರೆದು]ಕುಡಿಸುತಿಪ್ಪರ್‌ (ಸಾನಂಚ, ೬-೧೦೩ ರ). 
+ ಟ್ಟುಗ ಳೆ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [1] 
ಕಿಟ್ಟಿಗೊಡು (ಕ್ರಿ). ಕಶ್ಮಲದಿಂದ ಕೂಡಿರು : ಕಾಳಿಕೆ ಕಿಟ್ಟ ಗೂಡಿದ ಚಿನ್ನ 
ಕೀಳಾಯ್ತು ಕಾಳಿಕೆ ಕಿಟ್ಟಿ ವಿಲ್ಲಾಗಿ ಮೇಲಾದುದು (ಭರಚ. ೬೮-೨೫). 
(ಕಿಟ್ಟಿ * ಕೂಡ್ಲು] 
ಕಿಟ್ಟಿಪಳ್ಳಿ (ನಾ). ಒಂದು ಸ್ಥಳದ ಹೆಸರು: ಕಿಟ್ಟಪಳ್ಳಿ ... ತಣು 
ಗೊಳೊಳ ಚಿಕ್ಕ] ಮಾರಯ್ಯ ಸತ್ತ (ಎಕ. 1%, ಕಾನಕಾ. ೮೮-೩ ; 870). 
ಡಿ [ಕಟ್ಟಿ * ಪಳ್ಳಿ) 
ಕಿಟ್ಟಿಮೆ (ನಾ). ಮುಟ್ಟು; ಮೈಲಿಗೆ: ಪುಸಿ ಕಿಟ್ಟಿ ಮೆಯಂ ಮಾಟ್ಕುಂನಿಸದಂ 
+ ಸಿ ಮೆಯನೈಯ್ಲೆ ಲ ಕಸುಗುಮತ್ತಂತೆಸಗುಂ ತನ್ನಂ ತೆಳ್ವಾವು ಸೋಂಕಿ 
`'ತೆಂದಷ್ಮು ಜಾರೆ ತೆರಪಂ ಪಡೆಗುಂ (ಮದತಿ. ಆ-೪೮). [ಕಿಟ್ಟ * -ಅಮೆ] 
ಕಿಟ್ಟಿಯ್ಯ (ಹಾ). ಕೃಷ್ಣಯ್ಯ : ಗೋಪೇರು ಸ ನಿನ್ನನ್ನು ದೂರು 
mi ಕಿಟ್ಟಿಯ (ವಾದಿಕೀ. ೨೩). (ಕಟ್ಟ * ಅಯ್ಯ] 
ಸೊಕ್ಕು; ಮದ: ಕಟ್ಟಾನೆಗೆ ಕಿಟ್ಟಳಮಾದುದೇ 
ಮಾನೆಯುನಿದಿರ್ವಪ್ಪೆದನಾರ್ಪಡೆವರೆನೆ (ಅರ್ಧನೇ. ೮-೮೪ ವ). [?] 
114 


ಕಿಟ್ಟಾಲಯ 


ಕಿಟ್ಟಾಲಯ (ನಾ). ಕೊಳೆಯನ್ನು ತೊಳೆದುಕೊಳ್ಳುವ ಸ್ಥಳ; 
ಬಚ್ಚಲು ಮನೆ: *ಕಿ ಟ್ಟಾಲಯ 0 ಪಚ್ಚಳದ ಮನೆಯೆನಿಕ್ಯುಂ?' 
(.ಪುಂಗರಾ. ೫೮-೯). (ಕಿಟ್ಟಿ * ಆಲಯ) 

ಕಿಟ್ಟಿ (ನಾ). ಕೈ, ಕಿವಿ ಅಥವಾ ಮೂಗುಗಳನ್ನು ಎರಡು ಕಟ್ಟಿಗೆಗಳ 
ಮಧ್ಯೆ ಹತ್ತಿಕ್ಕಿ ಹಿಡಿದು ಮಾಡುವ ಒಂದು ಬಗೆಯ ಹಿಂಸೆ: (8). 

(1. / ತಮಿ. ಮಲ. ಕಿಟ್ಟ) 

ಕಿಟ್ಟು ಗಿಟ್ಟು, ಗೀಟ್ಕು (ಕ್ರಿ): ೧. ತಾಗು;:ಸೋಂಕು; ಮುಟ್ಟು ; 
ಘಟ್ಟಿಸು: “ಕಟ್ಟು - ಸ್ಪರ್ಶನೇ" (ಶಮಢಾ); ಬಿಲ್ವಿಲ್ಲೊಳ್ಳುದುರೆ 
ಕುದುರೆಯೊಳ್‌ ಕಿಟ್ಟಿ ಅತಿ ಶುಮುಲ ಕಾಳೆಗ ಪೆಟ್ಟಿ (ಎಕ, ೫111, 
ಸೊರಬ. ೧೦-೫ ; 800); ಎರಡು ದಣ್ಣು ಸಿಟ್ಟ ಎಜ್‌ಯುತ್ತಿರೆ ನಾಗ 


ಗುಟ್ಟರಸಮ್‌ , , . ಪಲರನೆಜಿದು ಸತ್ತೊಡೆ (ಎಕ. ೫, ಕೋಲಾರ. 
೨೦೦-೮; 690) ; ಮೂಲೋತ್ತರಪ್ರಕೃತಿಗಳೊಳ" ಸರ್ವಜಘನ್ಮಸ್ಥಿತಿಯಂ 
ಮೊದಲ್ಯಟ್ಟಿ ,. , ಸಮ್ಮಯೋತ್ತರಾನಸುಕ್ರಮಧಿನುತ್ಯೃಷ್ಟ ಸ್ಥಿತಿವರಂ 


ಪರಿವಡಿದಪ್ಪದೆ ಕಿಟ್ಟುವುದಂ ಭಾವಪರಿವರ್ತನಮೆಂಬುದು (ಸುಕುಮಾ. 
೬-೬ ವ); ಕಿಚ್ಚನಜಕಿತೊಡಂ ಅಜಿ ಯದೊಡಂ ಕಿಟ್ಟ ಸುಡದೆ 
(ಕಾಮಾ ಶ್ವ. ೧೪-೨೧). ೨. -ಲೇಓಿಸು; ಬಳಿ: ಬತ್ತಲೆಯಂ 
ಬಟ್ಟೆ ಗಳಿಂ ಪುದಿಯದೊಡಂ ಮತ್ತಂ ಕಿಟ್ಟಿಡೊಡಂ ಶೋಧಕ ಲೇಪಂಗಳ 
ನಾಗಳ್‌ ಸೊಬಗಂ ಪಟ್ಟೊಡಲೆಂತಹುದೈ ಪೇಳ್‌ ಸೊಬಗಾ (ಸೌನಂದ. 
೯-೨೬). &. ಕೈಗೆ ಬರು; ದೊರಕು; ಪ್ರಾಪ್ರವಾಗು; ಪುಟ್ಟ ದಂದದೆ 
ಬಂದು ಪೊಕ್ಕಳೆಂದಣುಗಿಯ ನೆಟ್ಟನೆ ನಿಂದಿಸದಂತೆ ಕಿಟ್ಟದ ಪಲಕೆಲವೊಡನೆ 
ಗಳನು ಕೈ ಬಿಟ್ಟು ಕೊಡುವುದು ಬೇಸರದೆ (ಹದಿಬ. ೫-೨೩). ಗಿಟ್ಟ್ರು: 
೧. ಅವನ ಹಲ್ಲಗಿಟ್ಟ ಕೊಂಡು ಆವೆ (ಕ). ೩. ಎಂದಿದ್ದರೂ ಮದುವೆಯ 
ರಿಸೆಪ್‌ಶನ್‌ ಇದೆ; ಕಾಯಿಬುರುಡೆ ಗಿಟ್ಟುತ್ತೆ (ನಿಂಡೆನೆ. ೫); ಹಿತ್ತಲು 
ಕಡೆಯ ಮಾರುಕಟ್ಟೆಯಲ್ಲಿಯೆ: ಅವರಿಗೆ ಚೆನ್ನಾಗಿ ಗಿಟ್ಟುತ್ತಿದ್ದುದು 
(ಮಲೆಮ. ೪೩೭). ೪. ನಷ್ಟವಾಗದಿರು : ಊರಲ್ಲಿ ಅವನಿಗೆ ವ್ಯಾಪಾರ 
ಚೆನ್ನಾಗಿ ಗಿಟ್ಟುತ್ತಾ ಇದೆ (ರೂಢ). ಗೀಟು: ೩. ಅವರ ಮನೆಯಲ್ಲಿ 
ಏನು ಗೀಟತಯ್ಯ ನಿನಗೆ (ರೂಢಿ). 
ಕಿಟ್ಟಕೊಳ್ಳು ಎ ಕೆಚ್ಚಿಕೊಳ್ಳು ; ಬಿಗಿದುಕೊಳ್ಳು: ಹಲ್ಲುಕಿಟ್ಟ 
ಕೊಂಡು ಹೋಗಿರುವ ಗುರುವಿನ ಬಾಯನ್ನು ಬೀಗದ ಕೈಹಾಕಿಯೆ 
ಮೀಟ ತೆರೆದು (ಕಥಾಮಂ. 1%, ೫೧). ಗಿಟ್ಟದವ - ಕೆಲಸಕ್ಕೆ ಬಾರ 
ದವನು; ಕೈಲಾಗದವನು; ಅಪ್ರಯೋಜಕ : (ದಕ. ಕಿ). 
(ಡೇ. ॥ ತಮಿ. ಮಲ. ತುಳು. ಗಿಟ್ಟ ; ತೆಲು. ಕಿಟ್ಟು] 
ಕಿಟ್ಟು (ನಾ). - ಕಿಟ್ಟಿ: “ಕಿಟ್ಟು - ಕಿಟ್ಟಿ ಎ ಲೋಹದ ಹೆಟ್ಟಿ” 
(ತದ್ಭಕೋ. ೭). "ಕಿಟ್ಟುಗಬ್ಬನ' ಪರಾ. [ಆ ಕಟ್ಟಿ] 
ಕಿಬ್ಬುಗಬ್ಬುನ (ಸಾ). ತುಕ್ಕು ಓಡಿದ ಕಬ್ಬಿಣ: ಕೆಟ್ಟೀಟ ಕಟ್ಟು 
ಗಬ್ಬುನಮೊಟ್ಟೈಸಿರೆ ಮುಟ್ಟ ತನ್ನ ಕರದಿಂ ಪೊನ್ನಂ ಪ್ರಟ್ಟಿಸಿ ಪುಡಿಯಂ 
ಲೋಕಕ್ಕಿಟ್ಟುರುಸಿದೆನರರೆ ಕರಮೆ ಖರಕರಸಿದ್ಧಂ (ಚಂದ್ರಭ್ಯು. ೧೧-೪೧). 
(ಕಿಟ್ಟು * ಕಬ್ಬುನ (ಆ ಕರ್ವೊನ್‌)] 
ಕಿಟ್ಟುಗಳ "ಕಿಟ್ಟಗುಳ' ನೋ. 
ಕಿಟ್ಟಿ "ಕಿಟಲಿ' ನೋ. 
ಕಿಡಕಿ "ಕಿಡಿಕಿ' ನೋ. 


೧೮೦೪ 


5 


0 


40 


ಕಿಡಕಿನಡಕು (ನಾ). ಕಿಟಿಕೆಗೆ ಇರುವ ಮಡಿಸುವ ಬಾಗಿಲಿನ ಒಂದು |: 


ಭಾಗ, ಒಂದು ಹಲಗೆ: (ಕಿ). [ಕಿಡಕಿ (ಆ ಕಡಿಕೆ) + ಪಡಕು] 
ಕಿಡಕಿಜಾವಲಿ, ಕಿಟಕಿಬಾವಲಿ (ನಾ). ಹೆಂಗಸರು ಕಿವಿಯಲ್ಲಿ ಧರಿಸುವ | 
ಒಂದು ಆಭರಣ: (8). ಕಿಟಿಕಿಬಾವಲಿ: (9). 
[*- ಮರಾ. ಖಂಡಕಬಾಳೀ) | 


45 


ಕಿಡಿಕೆ 


ಕಿಡಬುಡಿಕೆ (ನಾ). ಬುಡುಬುಡಿಕೆ; ಬುಡುಬುಡಿಕನ ಕೈಯಲ್ಲಿರುವ 
ಚಿಕ್ಕ ಚರ್ಮವಾದ್ಯ: ಹೃದಯ ಕಿಡಬುಡಿಕೆಯಾಗಿ ಬಾರಿಸುತ್ತಿದ್ದಿತು 
(ಜಯಂತ. ೧೭೪). [?) 

ಕಡಲೆ (ನಾ). ಒಂದು ಸ್ಥಳದ ಹೆಸರು: ಸಕವರ್ಷ ಎಣ್ಣುನೂಜಆಯ್ದ 
ನೆಯ ವರ್ಷಂ ಪ್ರವರ್ತೀಸುತ್ತಿರೆ ಕಿಡಲೆಗಧಿಪಾಣ್ನನ್‌ ಎಆಕಿಯಮ್ಮಂ [ನಿ] 
ವುದಿ ತೊಣುಗೊಳೊಳ್ಳಾದಿ ಸತ್ತೋನ್‌ (ಸೌಇಇ, 21-1, ೧೯-೩ ; 883), 

(2) 

ಕಿಡಿ (ನಾ). ೧. ಬೆಂಕಿಯ ಚೂರು; ಅಗ್ನಿಯ ಕಣ; ಸ್ಫುಲಿಂಗ: 
“ಸ್ಫುಲಿಂಗಂ, ಕಣ1 -.ಈ ೨ ಕಿಡಿ? (ಹಲಾಯು. ೧೨-೬೭); *ಕಿಡಿ 
ಯೊಳಗೆ ಕಣಂ ಸ್ಫುಲಿಂಗಮೆನಿಕ್ಳುಂ ೫ (ಮಂಗರಾ. ೧೪-೮); "೬ಡಿ ಬೆಂಕಿ 
ಕಣದೊಳಂ” (ಕಶರ. ೨೪); ಅಳುರ್ವ ಕೋಪದಿಂ ಕಣ್‌ ಕಿಡಿಯಂ 
ಕೆಂಡಮನುಗುಲಕೆ ಮುಳಿದಂ (ಆದಿಪು. ೧೨-೮೬) ; ಕಿಚ್ಚಿನ ಕಿಡಿಯಂದದೆ 
» * « ಮಿಡುಕುವೆನ್ನಂ ಕಂಡೆಂ (ಕಾದಂಪೂ. ೯೨೨); ಕಿಚ್ಚುಂ ಕಿಡಿಯು 
ಮಾಗಿ ಕಾದುತ್ತುಮುರೆ (ಧರ್ಮಾಮೃ. ೧-೨೦೮, ; ಅಜಸಿಯದವರೊಡನೆ 
ಸಂಗವ ಮೂಡಿದರೆ. ಕಬ್ಬುಹೊಯ್ದು ಕಿಡಿಯ ಕೊಂಬಂತೆ (ಮಹಾದೇ. 
೧೮೨೭) ; ಕಿಡಿ ಕಿಜರಿದಾದೊಡೆ ಸುಡದೆ ಕಾನನವನು (ಅಂಜಚ. ೬-೩೩); 
ಕಿಡಿಗಳನು ಕಂಗಳಲಿ ಕಾಜಾತ ( ಸಂಭಪ. ೭-೩೬); ತಣ್ಣನೆ ಕಲ್ಲಾದ 
ಕೇನಂತೆ ಹೊಡೆದರೆ ಸಿಡಿಯಡೆ ಕಿಡಿಯೊಡಲಿಂದೆ ( ಇಂಟಾಪ. ೨೩೨-೫೦). 
೨. (ಕರಾ) ಕೆಟ್ಟವಾಸನೆ; ದುರ್ವಾಸನೆ: ಚರಂಡಿ ಕಟ್ಟಿಕೊಂಡು 
ಕಿಡಿ ಬಹಳ ಬರುತ್ತಿದೆ (ರೂಢಿ). 

ಕಿಡಿಕಿಡಿಕೆದಬು - ೧. ಬೆಂಕಿಯನ್ನು ಕಾರು. ೨. ಕೋಪಿಸು : ಕಿಡಿ 
ಕಿಡಿ ಕೆದಜಕಿದಡೆ ಎನಗೆ ಹಸಿವು ತೃಷೆ ಅಡಗಿತೆಂಬೆನು (ಮಹಾದೇ. ೨೪-೫). 
ಕಿಡಿಕಿಡಿಯಾಗು- ಅತಿಯಾಗಿ ಕೋಪಿಸು: ಕಿರಾತರಾಜಂ. 
ಮುನಿದು ಕಡಿಕಡಿಯಾಗಿ (ಧರ್ಮಾಮೃ. ೩-೯೮); ಜವನ ಗಂಟಲ 
ಮುನ್ನ ತಿರುಹುವೆನೆನುತ ಕಿಡಿಕಿಡಿಯಾಗಿ ಖಾತಿಯಲಿ (ಕುವ್ಕಾಅ. ಓರಿಇ. 
೨೬-೨೭); ಫಲುಗಂಣಂ ನೋಡಿ ಖತಿಯಿಂದೆ ಘುಡುಘುಡಿಸಿ ಕಿ ಕಿಡಿ 
ಯಾದನು (ಜೈಮಿಭಾ. ೨೨-೪೪). ಕಡಿಕಿಡಿವೋಗು, ಕಿಡಿಕಿಡಿಯೋಗು, 
ಕಿಡಿಗಿಡಿವೋಗು - ಕಿಡಿಕಿಡಿಯಾಗು : ಅಡಹಡಿಸಿ ಭೀಮಸೇನಂ 
ಕಿಡಿಕಿಡಿವೋ ಗಿ ಮೀಸೆಯಂ ಕಡಿದು (ಗದಾಯು. ೬೧೧೬ವ); 
ವಿಪ್ರಂ ನುಡಿದ ಶಿವನಿಂದೆಗೆ ಭನಾನಿ ಮುನಿದು ಕನಲ್ಲು ಳನಿಸಿ ಕಿಡಿಕಿಡಿ 
ವೋಗಿ (ಗಿಂಕ. ೯-೧೧೪ ವ); ಎನಲು *ಿಡಿಕಿಡಿವೋಗಿ ಭೀಮಾರ್ಜುನರ 
ತೋಯಾದರೆ ಎನುತ (ಕುವ್ಯಾಕ, ೧೩-೪೫); ಅವರಂ ಭೋಂಕನೆ ಕಟ್ಟದಿ 
ಕೊಳ್‌: ಕಂಡು ಕಿಡಿಕಿಡಿಯೋಗಿ ಕರ್ಪುವಿಬ್ಲನಿಂತೆಂದಂ (ಕಬ್ಬಿಕಾ. ೨೨೮) ; 
ಭೋಗಿಭೂಷಣ ಕೋಪನ ತಾಳಿ ಕಿಡಿಕಿಡಿಯೋಗಿ ಕೆಂಗಿಡಿಗಣ್ಣ ತೆಜಕದ 
(ಪೋತೆ. ೬-೩೮), ಕೋಕಗಿನ 4ಡಿಗಿಗಿರೋಗುಳು ಸೋಕೋೊರ್ಜಕ 
ನೊರ್ವರ್‌ ಪಿಡಿದು ಪಿಡಿಖಂಡಂಗೆೊಯ್ದುು (ವರ್ಧಪು. ೧೧-೪೭ ವ). 

(ದೇ. ॥ ತುಳು. ಕಡಿ] 

ಕಡಿಕಿ, (ನಾ). ಜಾರೆ; ಹಾದರಿಗಿತ್ತಿ: ಬಂಧುಳಃ, ಬಂಧಕೀಪುತ್ರಃ 
-ಈ೨ಕಿಡಿಕಿಯೆಮಗಂ(ಹಲಾಯು. ೮೨-೩೪೭), ಗೊರತಿಯ ಕಂತಿಯ 
ಕುಂಟಣಿಯರ ಮುಂಡೆಯ ... ೬ಡಿಕಿಯ ನಾದಿತಿಯರ ಮುಂದಂ 
ನುಡಿಯಲೀಯಲಾಗದು ವಧುವಂ (ಮಡತಿ. ೮-೨೬). (?] 

*ಿಡಿಕ್ಕಿ "ಕಿಡಿಕೆ' ನೋ. 

*ಿಡಿಕೆ, ಕಿಟಕಿ ಕಿಡಕಿ, ಕೆಡಿಕ್ಕಿ (ನಾ). ಗವಾಕ್ಷ; ವಾತಾಯನ : ಅಡಿಕೆ 
ಯಿಲ್ಲದ ವೀಳೆ ಕಿಡಿಕೆಯಿಲ್ಲದ ಮನೆಯು (ಸರ್ವಜ್ಞ. ೧೭೨೦); ಆದಕ್ಕೆ 
ಬಾಗಿಲು ಬಂಕೆಗಳಿದ್ದಿಲ್ಲ; ಕಿಡಿಕೆ ಕೊನ್ನಾರಗಳಿದ್ದಿಲ್ಲ (ಕುಮುದಿ. ೧೪); 
ಅವರ ದೃಷ್ಟಿ ಆಕಸ್ಮಾತ್‌ ಕಿಡಿಳೆಯ ಹೊರಗೆಹೋಯಿತು (ಪರಿಣೀ. ೪). 


ಶಿಡಿಗಂಡಿ 


ಕಬಕ: ಇರುಳಿನಲ್ಲಿಂದುವೀಯುಪ್ಪರಿಗೆ ಕಿಟಕಿಯೊಳಗಿರದೊಕ್ಕು 
ಪೋಪಾಗ (ಅರ್ಚಾವಿ. ೧-೩೭) ; ಅದು ನಮ್ಮೆಲ್ಲರ ಆಂತಃಪ್ರಪಂಚವನ್ನು 
ತೋರಿಸಿ ಕೊಡುವ ಕಿಟಕಿ (ಸಾಹಿಪ್ರ. ೧೨). ಶಿಟಿಕಿ: ಬೆಳಕಿಗೆಂದಿರುಳಲ್ಲಿ 
ತೆಕೆಯೆ: ಕಿಟಿಕಿ ಗಾಳಿಯನೀಸದೆ (ಗಿಳಿವಿಂ. ೬೮-೧೨೦) ; ಕಿಟಿಕಿ ಯಲಿಣಕು 
ವನಗೆನೊಗದೆಂತೆ (ಹೃದಸ. ೧೩-೫); ಗುಹೆಯ ಹೊರಮುಖದಲ್ಲಿ 
ವರ್ತುಲಾಕಾರನಾದ ಕಿಟಕಿ ಇದೆ (ಮೈವಾಸ್ತು. ಪಂ. ೧). ಕಿಡಕಿ: 
ಎರಡು ಘಳಿಗೆ ಕಿಡಕಿಯ ಬಳಿಯಲ್ಲಿ ಸುಳಿಗಾಳಿಗೆ ಕುಳಿತುಕೊಳ್ಳೋಣ 
(ಉರಾಚ. ೧೭); ಶ್ರೀಮಂತರು ಉಪ್ಪರಿಗೆಯ ಕಡಕಿಗಳ ಬಳಿಯಲ್ಲಿ 
ಆನಂದದಿಂದ ಕುಳಿತುಕೊಂಡಿದ್ದಾರೆ (ಕಗದ್ಯ. 11, ೪೯). *ಡಿಕ್ಕಿ: 
ಕೈಲಾಸದ ಬಾಗಿಲುಗಳೂ ಕಡಿಕಿಗಳೂ ಬಹು ರಮಣೀಯವಾಗಿರುತ್ತವೆ 
(ವೆಖಂಬಯಿ. ೬-೧೮೫). 
(«- ಪ್ರಾ. ಖಡಕ್ಕೀ, ಖಡಕ್ಕಿಆ ; ಮರಾ. ಹಿಂ. ಖಿಡಕಿ) 

ಕಿಡಿಗಂಡಿ (ನಾ). ಕಿಡಿಹಾರಲು ಬಿಟ್ಟಿರುವ ಕಂಡಿ: ಕಿಡಿಗಂಡಿ ಎಂದರೆ 
ಮಧ್ಯೆ ಕಿಡಿಹಾರಲು ಸ್ಥಳಬಿಡುವಂತೆ ಇಟ್ಟಿರುವ ಎರಡು ಲೋಹದ ಗೋಳ 
ಗಳಿಂದ ಮಾಡಿದ ಉಪಕರಣ (ಭೌತವಿ. ೩೪೦). (ಕಿಡಿ ಕಂಡಿ] 

ಕಿಡಿಗಣ್‌, ಕಿಡಿಗಣ್ಣು(ನಾ). ೧.(ಬೆಂಕಿಯನ್ನು ಹೊಂದಿರುವ) ಶಿವನ 
ಕಣ್ಣು. ೨. (ಕೋಪದಿಂದ) ಕಿಡಿಯ ನ್ನು ಸೂಸುವ ಕಣ್ಣು; 
ಕೆಂಗಣ್ಣು: ಕೊಬ್ಬಿದ ಕೊರಳ ... ಮಡಿಗಿವಿಯ ಕಿಡಿಗಣ್ಮಳ ಹೆಬ್ಬಲ್ಲ 
ಬಿಡುವಾಯ ಜೋಲ್ವ ಕೆನ್ನಾ ಲಗೆಯ ಗಬ್ಬಿನಾಯ್ಗಳ (ಜೈಮಿಭಾ. 
೨೮-೪೬). *ಿಡಿಗೆಣ್ಣು : ೧. ಮೃಡನ ಕಿಡಿಗಣ್ಣಿನಿಂದೊಗೆದು ದಕ್ಷನ 
ತಲೆಯ ಹೊಡೆದು ಹೋಮದೊಳಿಟ್ಟು (ಚೆಬಪು. ೧-೧೬) ; ಕಿಡಿಗಣ್ಣ 
ತೆರೆಯದಂದಮೊಳುಜಕಿ ಮುದ್ರಿಸಿ (ಮೋಹತ.೨೧-೨೯), [ಕಿಡಿ.* ಕಡ್‌) 

ಕಿಡಿಗಣ್ಣಿ (ನಾ). ಕಿಡಿಗಣ್ಣು ಉಳ್ಳವಳು: ಕೆಣಕಿದರೆ ಅವಳೂ ಕಿಡಿಗಣ್ಣಿ 
ಹೊನ್ನಾಲೂ ಮರೆತಾರೆ ಮನೆಯ ಮುರಿದಾಳು (ಹುಟ್ಟಿಹ. ೯೬). 

[ಕಡಿಗಣ್‌ 4 - ಇ] 

ಕಿಡಿಗಣ್ಣು "ಕಿಡಿಗಣ್‌' ನೋ. 

ಕಿಡಿಗೆರೆ "ಕಡಿಗಟೌ? ನೋ. 

ಕಿಡಿಗಣಕಿ, ಕಿಡಿಗರೆ (ಕ್ರಿ). ಕಿಡಿಯನ್ನು ಕಾರು, ಸೂಸು: ಮೇಲೆ 
ಮೇಲುಬ್ಬೇಳ್ವ ಕೋಪಜ್ವಾಲೆಗಳ ಕಿಡಿಗಜಕಿವ ಬಿಡುಗಣ್ಮಾಲಿಗಳ 
(ತೂರರಃ. ೬-೧೪-೨೦); ಕಂಗಳೊಳು ಕಿಡಿಗಆದು ಬಿಸುಸುಯ್ದು 
(ವೆಂಕಾರಾ ೫ ೯-೨೦). ಇೆಡಿಗೆರೆ: ಆವು ಒಂದನ್ನೊಂದು ತಾಗಿ ಕಿಡಿ 
ಗರೆಯುತ್ತಿರಲು ಆಂಬರವನ್ನು ತುಂಬಿ. ಹರಡಿದ ಬೆಂಕಿಯಲ್ಲಿ 
(ಭಾಮುಣಿ. ೩೧). (ಕಿಡಿ - ಕಜ) 

ಕಿಡಿಗುಟ್ಟು (ಕ್ರಿ). ಕಿಡಿ ಹಾರಿಸು; ಬೆಂಕಿ ಹುಟ್ಟಿಸು: ಮಹಾವೈಷ್ಣ 
ವಾಸ್ತ್ರಮಂ ಗಾಂಗೇಯಂ ತೊಟ್ಟಿ ಸುವುದುಮೆರಡುಂ ಕಿಡಿಗುಟ್ಟ ಸಿಡಿಲ್‌ 
ಸಿಡಿಯೆ: ಪೋರ್ದುವು (ಪಂಪಭಾ. ೧೧-೨೨) , ತಗರೆರಡುಂ ತಮ್ಮೊಳ್‌ 
ತಾಗಿ ಕಿಡಿಗುಟ್ಟದಂತಾಗೆ ಪೋರುತ್ತಿರೆ (ಪಂಚತಂ. ೭೨-೧೩) ; ಮೊನೆಯ 
ನಾಸುಕರ್‌ ತಾಗಿ ಕಿಡಿಗುಟ್ಟ ಕಾದಲ್‌ (ನೀಮಿಪು. ೧೨-೯೬ ನ); ನಿಶಾ 
ಚರನ ಕೋಪೋಗ್ರಾನಳಂ ಸೊತ್ತು ತುಂಪೊಗೆಯುತ್ತುಂ ಕಿಡಿಗುಟ್ಟುತುಂ 
ಮಸೆಯುತುಂ (ಜಗವಿ. ೧೫-೪೦). (ಕಿಡಿ * ಕುಟ್ಟು] 

ಕಿಡಿಗೆದಣು (ಕ್ರಿ). ಕಿಡಿಗಳನ್ನು ಹರಡು; ಬೆಂಕಿ ಸುರಿಸು: ಅಂಬಿನ 
ಧಾರೆ ದಳ್ಳಿಸಿ ಕಿಡಿಗೆದಬಿದವು (ಕುವ್ಯಾಶ. ೨-೫೭); ಆಲಿಯಲಿ ಕಿಡಿಗೆದಣಕಿ 
ಜನನಿಯ ಮೇಲೆ ಮುಳಿದಳಿವಿಂಗೆ ರುಡಿದನು ಬಾಳ (ತೊರರಾ. ೨-೬-೫); 
ಅಬ್ಬಿ ಪಂ ಕಣ್ಣಳೊಳ್‌ ಕಿಡಿಗೆದೆಆಿದಂ (ಚೆಬವು. ೪೨-೪೧) ; ನಿಡುಗಣ್ಗಳ 
ಕಡೆಯೊಳ್‌ ಕಿಡಿಗೆದರ್ದುದು (ಶಬಕಂ. ೪-೩೭). 

[ಕಿಡಿ + ಕೆದಜ್ಕು (ಆ ಕೆದ್‌')) 


೧೮೦೫ 


25 


45 


ಕಿಡಿನೆಉ 


ಕಿಡಿಗೇಡಿ "ಕಿಡುಗೇಡಿ' ನೋ. 

ಕಿಡಿಗೇಡಿತನ (ನಾ). (ಉಕ)೧. ಬಹಳ ಕೆಡುಕನ್ನುಂಟುಮಾಡುವ 
ಸ್ವಭಾವ ; ಅತಿಯಾಗಿ ಬಾಥೆ ಕೊಡುವಿಕೆ: ಕಾಮನ ಕಿಡಿಗೇಡಿತನ 
ವನ್ನು ತಡೆ ಯಬಲ್ಲೆಯಾ (ಅಶ್ವಮೇ. ೫೮. ೨. ತುಂಟಿತನ; ಉಲ 
ಕೋಚಿತನ; ಕೆಲಾಡಿತನ: ಬಾಬೂ ಕಿಡಿಗೇಡಿತನದಿಂದ. ಬೀದಿಯ 
ಕಡೆಗೆ ಕೈಮಾಡಿ ತೋರಿಸಿದನು (ರಕ್ತಧ್ವ. ೨೭೮) ; ನನ್ನ ಕಿಡಿಗೇಡಿತನಕ್ಕೆ 
ಉತ್ತರವಾಗಿ ಬಲಗಡೆ ತೋಳಿಗೆ ಸುಖವಾಗಿ ಚಿವುಟಿದಳು (ವೈನಿ. ೧೦). 

[ಕಿಡಿಗೇಡಿ (೮. ಕಿಡುಗೇಡಿ) + -ತನ) 

ಕಿಡಿನುಡಿ (ನಾ). ಕಿಡಿಯಂಥ ಮಾತು; ಉಗ್ರವಾದ ನುಡಿ; 
ಕಟೂಕ್ತಿ : ಆ ಸಿಡುಕುನೋಟ ಬೇಸರದ ಕಿಡಿನುಡಿ... ತಲೆದೋರು 
ತ್ತಿದ್ದವು (ಕಣ್ಮಣಿ. ೭೩) ; ಕೆಲವು ಕಿಡಿನುಡಿಗಳಿಂದ ಆತನು ಅಕ್ಕನ ಜೀವನ 
ಪ್ರನಾಹವನ್ನೇ ಕೊಚ್ಚಿದ್ದಾನೆ (ಸಾಸಮಾ. ೧೪೩). (ಕಿಡಿ. ನುಡ್ಮಿ) 

*ಿಡಿಬೆಂಕಿ (ನಾ). ಕಿಡಿಗುಟ್ಟುವ ಬೆಂಕಿ: ಬಿದಿರಿಗೆ ಬಿದಿರ ತಿಕ್ಕಿ 
ಉದುರಿತ್ತು ಕಿಡಿಬೆಂಕಿ (ಸಿದ್ಧಪು. ೫-೫೯). (೫ಡಿ ಬೆಂಕಿ) 

ಕಿಡಿಬೆಣೆ (ನಾ). ಕಿಡಿಯನ್ನು ಹುಟ್ಟಿಸುವ ಬೆಣೆ, ಗಿಡಿ: ಮೋಟಾರ್‌ 
ವಾಹನದಲ್ಲಿ ಕಿಡಿಗಂಡಿಯು ಮೇಲೆ ಹೇಳಿದ ರೀತಿಯಲ್ಲಿರದೆ ಕಿಡಿಬೆಣೆ 
ಯೆಂದು (5೩೯೬ 128) ಕರೆಯಲ್ಪಡುವ ಉಪಕರಣವನ್ನು ಹಾಕಿರುತ್ತಾರೆ 
(ಭೌತವಿ. ೩೪೦). [ಕಿಡಿ + ಬೆಣೆ) 

ಕಿಡಿಯಾಡು (ಕ್ರಿ). ಕಿಡಿಗುಟ್ಟು ; ಕಿಡಿಯಾಗಿರು : ಬಹುದಿನಗಳಿಂದಲೂ 
ಒಳಗಿಂದೊಳಗೇ ಕಿಡಿಯಾಡುತ್ತಿದ್ದ ಆತನ ರೋಷವು ಒಮ್ಮೆಗೇ 
ಹೊತ್ತಿಕೊಂಡು ಉರಿಯಲಾರಂಭಿಸಿತು (ಚಿತೆಸ. ೧೧೮). [ಕಡಿ ೬ ಆಡು] 

ಕಿಡಿಯಿಡು (ಕ್ರಿ). ಕಿಡಿಯನ್ನು ಕಾರು; ಕಿಡಿ ಸೂಸು: ನಡುವಗಲ 
ಬಿಸಿಲಳುರೆ ಕಿಡಿಯಿಡುವ ಪುಡಿಯೊಳ್‌' ಪೊರಳುತ್ತಂ (ಕಾದಂಪೂ. ೨೬೪); 
ಕೋಪ ಕಿಡಿಯಿಡಲಾಗ ರೌದ್ರಾಟೋಪದಲಿ (ಕುವ್ಯಾಸ. ಓರಿಇ. ೧೫-೯೪); 
ಚಿತ್ತದೊಳ್ಳಿ ಡಿಯಿಡುವ ಕಡುಗೋಪದುರಿ ಮಿಯ್ಕೊಳಿರಡೆ ಫೊಆಮಡು 
ವುದೋ ಕಂಗಳಿಂಡೆನೆ ಕೆಂಪಡರ್ದಾಲಿಗಳ್‌ ಭಯ ಂಕರಮಾಗಲು 
(ಜೈ ವಿಭಾ. ೭-೩೬). [ಕಿಡಿ + ಇಡು) 

ಕಿಡಿಯೊಡೆ (ಕ್ರಿ). ಕಿಡಿ ಹುಟ್ಟು; ಬೆಂಕಿ ಏಳು : ಭುಗುಭುಗಿಸಿ ಪೊಗೆವೆರಸಿ 
ಕಿಡಿಯೊಡೆದು ದಳ್ಳುರಿಯು ಮಿಗೆ ಪೆರ್ಚಿ ಪರ್ಬುತ್ತೆ (ನವಮೋ. ೬-೫೦). 

[ಕಡಿ + ಒಡೆ] 

ಕಡಿವಣ್ಣ (ನಾ). ಕಿಡಿಯ ಬಣ್ಣ ; ಕೆಂಬಣ್ಣ : ಕನಲ್ವ ಕಿಡಿವಣ್ಣದ 
ಕಣ್‌ (ಚಂದ್ರು. ೯-೯೩). [೫ಡಿ + ಬಣ್ಣ) 

ಕಿಡಿವಿಡು (ಕ್ರಿ). ಕಿಡಿಗಳನ್ನು ಹೊರಸೂಸು, ಚಿಮ್ಮು: ಕರದಸಿಗಳ್‌ 
ಪಳಂ([ಚೆ)ಕಿಡಿವಿಟ್ಟೊಗೆದೊಳ್ಳಿಡಿ ತಾರೆಕಾಳಿಯಂತಿರೆ (ಸಂಪಭಾ. 
೧೨-೧೧೧) ; ಕಿಡಿವಿಡೆ ಪಳೆಂಚುವ ಕಯ್ದುಗಳ ಕರ್ಕಶ ಖಿಣತ್ಕೃತಂ 
ಗಳುಂ (ವರ್ಧಪು. ೧೧-೪೬ ವ). (ಕಡ + ಬಿಡು] 

ಕಿಡಿನೀಲ್‌ (ಕ್ರಿ). ಕಿಡಿಬೀಳು; ಬೆಂಕಿ ಬೀಳು. 

ಕಿಡಿನೀಟ್ತರ್‌ - ಕಿಡಿಗಳು ಉದುರಿಬೀಳು : ಎರಟ್ಟಡೆಯಾನೆಗಳಾನೆ 

ಯೊಳ್‌ ಸಿಡಿಲ್‌ ಸಿಡಿಲೊಳೆ ತಾಗಿದಂತೆ ಕಡಿವೀಟ_ರೆ [ಪಾಠಾಂ. ಬೀಟ್ತ್ತರೆ] 
-ತಾಗೆ ರದೆಂ ರೆದಂಗಳೊಳ್‌' ( ಸಂರಾಮಾ. ೧೩-೭೫). [ಕಡಿ 4 ಬೀಟರ್‌,] 

ಕಿಡಿವು (ಕ್ರಿ). ಕೆಡಹು(?) : ಬೂವಣ ಹೆಗ್ಗಡೆ ಬೇಗೆಯ ಸಾಹಣಿಯ 
ಧಾಳಿಯ ಕುದುರೆಯ ಕಾಳೆಗ ಡಿವಿ ಸುರಲೋಕಪ್ರಾಪ್ತ (ಎಕ. 1x, 
ಹಿರಿಯೂ, ೩೦-೬; ಸು. 1100). [ಆ ಕೆಡಪು] 

ಕಿಡಿವೆಯು (ಕ್ರಿ). ಕಿಡಿಗೊಳ್ಳು; ಕಿಡಿಯನ್ನು ತಾಳು: ಅಖಿಲಾದ್ರಿಗಳ್‌ 
. .. ಕಾಯ್ದ ಕರ್ಬುನದವೋಲ್‌ ಕಿಡಿವೆತ್ತುವನೋಕಹವ್ರಜಂ 
ಮರುಟದುವು (ದಶಕು. ೪-೨೨). [ಕಿಡಿ * ಪೇಬೃ) 


ಕಿಡಿಸು 


ಕಿಡಿಸು "ಕೆಡಿಸು: ನೋ. 
ಕಿಡಿಸುರಿ (ಕ್ರಿ). ಕಿಡಿಗಳನ್ನು ಕಾರು; ಬೆಂಕೆಯನ್ನು ಸೂಸು: 
ನಿನ್ನಾಳ್ವನೆನ್ಸ್ನಯ ತಪಗೆಡಿಸಿದ ಕಾರಣದಿಂದೆ ಕಿಡಿಸುರಿವಕ್ಷಿಯಿಂದುರುಹಿದೆ 
(ನೋಹತ. ೮-೨೯). (ಕಡ- ಸುರಿ] 
ಕಿಡಿಸೂಸು (ಕ್ರಿ). ಕಿಡಿಗಳನ್ನು ಚೆಲ್ಲು: ನಕುಳನೆಚ್ಚಂಬುಗಳು ಕಿಡಿ 
ಸೂಸಿದವು (ಕುವ್ಯಾಕ. ೨೦-೧೪) ; ಕಾಯ್ಬುವೆತ್ತು ಕಣ್‌ಗಡೆ ಕಿಡಿಸೂಸೆ 
ನೋಡಿದುದು (ಶಬಶಂ. ೪-೭). [ಕಡಿ + ಸೂಸು] 
ಕಿಡಿಹೊರಳಿ (ನಾ). ಕಿಡಿಗಳ ಗುಂಪು; ಅಗ್ನಿಕಣಗಳ ಸಮೂಹೆ: 
ಕಕೋರೆದ ಮೊರಹುಗಳ ಬಾಯಧಾರೆಗಳ ಕಿಡಿಹೊರಳಿಗಳ ಹೊಗರಂಬು 
ಹೊಕ್ಕೆವು ಪಾಂಡುಸೈನ್ಯದಲಿ (ಕುವ್ಯಾದ್ರೋ. ೨-೫೫). 
[ಕಿಡಿ + ಹೊರಳಿ] 
ಕಡು "ಕೆಡ್ಕು' ನೋ. 
ಕಿಡುಕ "ಕೆಡುಕ' ನೋ. 
ಕಿಡುಕುಟ್ಟು (ಕ್ರಿ). ಕೆಡುವಂತೆ ಕುಟ್ಟು; ಅಪ್ಪಳಿಸು; ಒಂದಕ್ಕೊಂದು 
ತಾಗು : "ತಿಡುಕುಟ್ಟು (ಕಡು + ಕುಟ್ಟು) -ಸಂಘಟ್ಟನೇ ಇ (ಶಮಧಾ). 
[ಕಿಡು (< ಕೆಡು) * ಕುಟ್ಟು) 
ಕಿಡುಗೇಡಿ, ಕಿಡಿಗೇಡಿ (ನಾ). ೧. ತುಂಟ; ಉಲಕೋಚಿ; ಕಿಲಾಡಿ: 
ನಮಗೆ ಪ್ರಿಯವಾದವರನ್ನು ಕಾಡಿ ನಗಬೇಕೆಂದೂ ಕಿಡುಗೇಡಿ ಮನಸ್ಸು 
ಲವಲವಿಸುತ್ತದೆ (ಗಾಂಪ. ೪೬). ಕಿಡಿಗೇಡಿ: ೧. ಓಡಿಹೋದರೆ ಸಿಕ್ಕ 
ಕಿಡಿಗೇಡಿ ರೆಂಗನ ಬಿಡಬೇಡಿ (ಪುರಂದ. ೪-೮-೨) ; ಅದಕ್ಕೇ ಹಿರಿಯರೆಲ್ಲ 
ನನಗೆ ತುಂಟಿ, ಕಿಡಿಗೇಡಿ ಎಂದು ಕರೆಯುತ್ತಿದ್ದರು (ಮೇದಿಮ. ೨) ; 
ಮೂಲೆಯಲ್ಲಿ ಕುಳಿತ ಕಿಡಿಗೇಡಿ ಮೇರಿ ಡಿಸೋರುಹ ಎದ್ದು ನಿಂತು 
ಪ್ರಶ್ನೆಯನ್ನು ಕೇಳಿದಳು (ಹೊಸಜೆ. ೩). ೨. ಬಹಳ ಕೆಡುಕನ್ನು 
ಉಂಟುಮಾಡುವವನು, ತೊಂದರೆ ಕೊಡುವವನು: ಕ್ರೂರ 
ವೆಂಬೊ ಕಳ್ಳಬಂಟ ಕಿಡಿಗೆಟು ನೋಡುತಿಹ ಬಾರೆಯ್ಯ ಈಗ ತೋರಯ್ಯ 
(ಪುರಂದ. ೩-೧೫-೭) ; ಅವನು ಕಿಡಿಗೇಡಿಯಂತೆ ಕಂಡರೂ ಅವನಲ್ಲಿ 
ಯಾವ ಅಲ್ಬಭಾವಗಳೂ ಸುಳಿಯುತ್ತಿರಲಿಲ್ಲ (ಹಬ್ಬಿಬ. ೩೨). 
[ಕಿಡು (ಆ ಕೆಡು) * ಕೇಡಿ] 
ಕಿಡುತರ್‌ (ಕ್ರಿ). ಕ್ರಮವಾಗಿ ಕಳೆದುಹೋಗು ; ನಿವಾರಣೆಯಾಗು : 
ಕಿಡುತಂದುದು ಮನದಯಮೆ ನುಡಿಯ ತೊದಳ್‌ ಪಿಂಗೆಪೋಯ್ತು 
* . » ಶೈಶವಾಶಿಕ್ರ್ರಮದೊಳ್‌ (ಚಂದ್ರಪು. ೪-೨). 
[ಕಿಡು (ಆ ಕೆಡು) 4 ತರ್‌) 
ಕಿಡುದೆಸೆ (ನಾ). ದುರವಸ್ಥೆ ; ದುಸ್ಥಿತಿ: ಪೆಅವರ ಕಿಡುಡೆಸೆಯೊಳ್‌ 
ಕಡುಸಂತಸಕ್ಕೆಡೆಗುಡದಿರ್‌ (ರಾಮಾಶ್ವ. ೧-೧೦) ;* ಕಂಬನಿಗರೆಯುತ 
ಕಿಡುದೆಸೆಯೊದಗಿದುದೆನುತೆ (ಚಿತ್ರಸೃ. ೫೩). 
[ಕಡು (ಆ ಕೆಡು) + ದೆಸೆ] 
ಕಿಡುನೋಟಿ (ನಾ). ಕೆಟ್ಟ ನೋಟ; ಕೆಟ್ಟ ದೃಸ್ಟಿ: ಧರ್ಮವನ್ನು 
ಮಾರುವವರು ಸುಖವಾಗಿಯೆ ಇರುತ್ತಾರೆ. ಅವರ ಕಡೆ ಕಿಡುನೋಟ 
ದಿಂದ ಯಾರೂ ನೋಡುವುದಿಲ್ಲ ( ಪ್ರೇಮಾಶ್ರ. ೮೧) 
(ಕಡು (ಆ ಕೆಡು) * ನೋಟ) 
ಕಿಡುವುಳ (ನಾ). ಕ್ಷುದ್ರ ಕೇಟಿ: ವಾಮಪದದಿಂದ ಕಿಮುಳ್ಳುಳಿವುತ್ತಾ 
ಸಸಿಯಂ ಕಿಡುವುಳವಂ ಕೊಲ್ವಂತೆ ಕೊಂದನಾ ವೀರೇಶಂ (ವೀರವಿ. 
೧೨-೫೭). [ಕಿಡು (೮ ಕೆಡು) * ಪುಳ್ಯ (ಆ ಪುಟು)) 
ಕಿಡುವೋಗು (ಕ್ರಿ). ಕೆಟ್ಟುಹೋ ಗು; ಹಾಳಾಗು: ಪೆರ್ಚಿದ 
ಸಂತೋಸದಿನಾಡಿ ಮಾಡಿ ಕಿಡುವೋದಡೈ ಖೂಳ (ಚಂದ್ರಭ್ಯು. ೧೬-೨೪). 
[ಕಡು (ಆ ಕೆಡು) + ಪೋಗ್ಳು) 


೧೮೦೬ 


3 


5 


35 


40 


ಕಿತಗೆಯ್‌ 


ಕಿಣ(ನಾ).೧.ಚರ್ಮದ ಮೇಲೆ ಘರ್ಷಣೆಯಿಂದ ಉಂಟಾದ ಜಡ್ಡು; 
ದಡ್ಡು ; ಗಾಯದ ಗುರುತು, ಕಲೆ: ಮಣಿಭೂಷಣ ಭರದಿಂ 
ತನು ಕಿಣಮಪ್ಪುದದೇಕೆ ನಿನ್ನ ನಿರ್ಮಲ ಗೌಣಭೂಸಣಮಂ ದಯೆಗೆಯ್‌ 
(ಪಂರಾಮಾ. ೭-೪೩) ; ಅವಜವಜ ಮೇಲೆ ಕಲೆಗಳ್‌ ಸಮನಿಸುಗುಂ ಕಿಣ 
(ಕಣಿ;ಮೆಂಬ ಪೆಸರುಂ (ಅಶ್ವಶಾ. ೯-೫೬); ಬಿಲ್ಬಿರುವಿನ ಘಾತಜಾತಕಿಣ 
ಮೊತ್ತೆ (ಕಾಕುಂತ, ೩೭-೬೪). ೨. ಹುಣ್ಣಿನ ಒಣಗಿದ ಕಲೆ. [ಸಂ.] 

ಕಿಣಕರ (ಗು). ಜಡ್ಡುಗಟ್ಟಿ ಸುವಂಥ; ಕಿಣವನ್ನು ಉಂಟುಮಾಡುವ: 
ಮಣಿಮಯ ಮುಂ ವಿಭೂಷಣ ಸಮುಚ್ಚಯಮಂ ಸಹಜಾತಮಂ ವಪುಃ 
ಕಿಣಕರನುಂ ನಿರರ್ಥಮಮರ್ತೃತೆಯೊಳ್‌ ಸಲೆ ಪೊತ್ತೆನೆಂಬುದೊಂದೆಣಿಕೆ 
ಮನಕ್ಕೆ ವಂದುದೆನೆ (ಚಂದ್ರಪು. ೪-೮೨). [ಸಂ.) 

ಕಿಣಯಿಗೆ (ನಾ). ಒಂದು ಊರಿನ ಹೆಸರು: ಕಿಣಯಿಗೆ ನಾಮಗ್ರಾಮೇ 
(ಇಆ. ೪12, ೨೧೩-೫೮ ; 10ನೆಯ ಶತ). 


[1] 
ಕಿಣಿ (ನಾ). ಗೆಜ್ಜೆಯ ಶಬ್ದ. 
ಕಿಣಿಕಿಣಿ ಎನ್ನು - ಗೆಜ್ಜೆಯಂತೆ ಶಬ್ದಮಾಡು: (8). 
ಕಿಣ್ಕಿ "ಕೀನಿ' ನೋ. 
ಕಿಣಿ (ನಾ). (ಕರಾ). ೧. ಬರೆಹಗಾರೆ: *ಕಿಣಿ-ಕರಣಿ (ಬರಹಗಾರ) * 
(ತುಳುನಾ. ೨೩೮). ೨, ಗೌಡ ಸಾರಸ್ವತದಲ್ಲಿ ಒಂದು ಪಂಗಡ: 
ಗೌಡ ಸಾರಸ್ವತರು-ಕಾಮತ, ನಾಯಕ, ಕಿಣಿ, ಪ್ರಭು (ತುಳುನಾ, ೧೮೪). 
[ಆ ಸೆಂ. ಕರಣಿನ್‌] 
ಕಿಣಿಗುಟ್ಟು (ಕ್ರಿ). ಕಿಣಿಕಿಣಿ ಎಂದು ಸದ್ದುಮಾಡು : (೪). 
[ಕಿಣಿ * ಕುಟ್ಟು] 
ಕಿಣಿಮಿಣಿ (ನಾ). ಗೆಜ್ಜೆಯ ಶಬ್ದ: ಕುಂದಣಗೆಜ್ಜೆ ನೇವಳ ಕಿಣಿಮಿಣಿಯೆನೆ 
ಬಂದರು ನಲಿದು ರಾಣಿಯರು (ಭರಚ. ೪೬-೭೬). [ಕಿಣ್ಮಿ * ಮಿಣಿ] 
ಕಿಣಿವಲ್‌ "ಕೀನಿವಲ್‌? ನೋ. 
ಕಣಿಹಿ, (ನಾ). ಒಂದು ಊರಿನೆ ಹೆಸರು: ಪಶ್ಚಿಮತಃ ಕಿಣಿಹಿ(ಭಿ) 
ಗ್ರಾಮಃ (ಇಆ. X11, ೨೬೬-೫೫ ; 972). [?] 
ಕಿಣಿಹ್ಕಿ (ನಾ). ಒಂದು ಬಗೆಯ ಸಸ್ಯ: *ಉತ್ತರೆಣಿಗಿಡ3 
(ಅಮರ. ಬೀಕೆ). [?] 
ಕಿಣ್ಣ, (ನಾ). ಚಿಕ್ಕ ಪಾನಪಾತ್ರೆ, ಬಟ್ಟಲು: ಏನ್ನೇರಿದನೊ 
ಕುಡಿಯಲೀಯದೊಂದೇ ಸಲಂ ನಿನ್ನ ಮಿರುಮದಿರೆಯಾ ಕಿಣ್ಣದಿನಿಸಾನುಂ 
(ಗಿಳಿವಿಂ. ೨೯-೫೦). (ದೇ. | ಶಮಿ. ಮಲ. ಕಿಣ್ಮ್ಣ ; ತುಳು. ೬ಣ್ಣೊ) 
ಕಿಣ್ಣ್ಯ (ನಾ). ಚಿಣ್ಣ ; ಹುಡುಗ : ಅವಳು ಅಂದೇ ಈ ಕಿಣ್ಣನಿಗೆ ಮನ 
ತೆತ್ತಿದ್ದಾಳೆ (ನಡೆದಾ. 111, 1151) ; ನನ್ನ ಒಡೆಯ ನನಗೊಬ್ಬ ಕಿಣ್ಣನನ್ನು 
ಕೊಟ್ಟು ಹೋಗಿದ್ದಾನೆ (ಹುಲಿಹಾ. ೩). [- ಕೊಡ. ಕಿಣ್ಣ) 
ಕಿಣ್ವ (ನಾ). ೧. ಹೆಂಡ ಮೊದಲಾದುವುಗಳ ತಯಾರಿಕೆಯಲ್ಲಿ ಹುಳಿ 
ಹಿಡಿಯುವುದಕ್ಕಾಗಿ ಬಳಸುವ ಒಂದು ಬಗೆಯ ಮಾದಕ ವಸ್ತು: 
(ಕ). ೨. ಮದ್ಯದ ಮಷ್ಟು. ೩. ಮದ್ಯ ತಯಾರಿಸುವ ಪಾತ್ರೆ, 
—ಮಡಕೆ: *ಕಿಣ್ವಂ, ನಗ್ನಹೂ - ೨ ಮದ್ಯದ ಹಿಪ್ಪಿ ಯಲ್ಲೂ ಮದ್ಯವ 
ಮಾಡುವ ದೋಣಿಯಲ್ಲೂ ವರ್ತಿಸುವುದು? (ಸಿದ್ಧಾಂತಿ. ೨೬೪). 
[ಸಂ.) 
ಕಿತ (ನಾ). ತಪ್ಪು; ಅಪರಾಧ; ದೋಷ : ಪ್ರಥಮದಲಾದ ಮೋಹ 
ಸಾತ್ವಿಕವಾದಡೆ ಶಿತವೇಕಯ್ಯ ? ಹೆಜರನೊಲ್ಲದ ಬೇಟಕ್ಕೆ ಕಿತವೇಕಯ್ಯ? 
ಚನ್ನಮಲ್ಲಿ ಕಾರ್ಜುನ ದೇವರ ದೇನನನೆಂದಿಂಗೆ ಬಿಡದ ನೇಹಕ್ಕೆ ಕಿತ 
ವೇಕೆ? (ಮಹಾದೇ. ೧೦೯-೨೪೫), [1] 


[2] 


45| ಕತಗೆಯ್‌ (ಕ್ರಿ). ಅಪರಾಧಮಾಡು : *ತಗೆಯ್ವಂತೆ ಪಾವಂ ಕರದಿ 


ಬಡಿದು ಸಲೆ (ಲಿಂಗಪು. ೨೪-೧). (ಕಿತ + ಕೆಯ) 


ಕಿತ 


ಕಿತಬಿ (ನಾ). ಇಲ್ಲದ ಕಾರಭಾರ; ಸಲ್ಲದ ಕಾರ್ಯ; ಕಿತಾಪತಿ: 
ಸಾಲಿ ಹುಡುಗ್ರು ಇಲ್ಲದ "ಕಿತಬಿ' ಮಾಡಬಾರೆದು (ರಾಯಚಾ. ೧೮೫) ; 
ಈ ಊರೆ ಜನ ಭಾಳ ಕಿತಬಿಯವರು (ಗಂಗಾಸಾ. ೧೩೬); ಒಬ್ಬ 
ಬಂದಿದ್ದಾನೆ... ಏನೋ ಕಿತಬಿ ಎಬ್ಬಿಸಿದ್ದಾನೆ (ಇತಿಶ್ರೀ. ೧೫೯). [?] 

ಕಿತಮ (ಗು). ನಿಜವಲ್ಲದ; ಕೃತ್ರಿಮವಾದ : (ಕಿ). [೮ ಕೃತ್ರಿಮ?] 

ಕಿತವ (ನಾ). ೧. ಜೂಜುಗಾರ: *ಕಿತವು, ದ್ಯೂತಕಾರಃ -ಈ ೨ 
ಜೂದುಗಾಜಂ ” (ಹಲಾಯು. ೬೪-೨೩೪) ;. “ದ್ಯೂತಕರನೆನೆ ಕತವನೆನೆ 
ಜೂಜುಗಾಜಂ * (ಮಂಗರಾ. ೭೨-೨೪). ೨. ಸುಳ್ಳುಗಾರ; ಮೋಸ 
ಗಾರ; ವಂಚಕ: ಆಗ್ನಿಮುಖನೆಂಬ ಪರೆದಂಗಮಾತನ ಪರದಿತಿ 
ಶಕುನಿಗಂ ಮೃದುಮತಿನೆಸರ ಸುತನಾಗಿ ಕಿತವನಾಗೆ ಪೊಜಮಡಿಸಿ 
ಕಟ್‌ಯೆ (ಪಂರಾಮಾ. ೧೫-೪೬ ವ) ; ಬಂದಿಕಾಜನಧಮಂ ಕಿತವಂ 
ಮನೆಗಳ್ಳ ೦ (ದಶಕು. ಆ-೧೯೯) ; ಯುವತಿಯರು ಗಾಯಕರು ಕಿತವರು 
[ಪಾಠಾಂ. ಕವಿಗಳು) ತವತವಗೆ ಕೈವಾರಿಸುವರು (ಕುವ್ಯಾಉ. ೪-೬೫); 
ಜನ್ನದಸುವಂ ಪಸುವಂ ಕವರ್ವ ಕಿತವರೆಂತಂತು ಬಲ್ಬಿಂ ಕೊಂಡುಯ್ನು 
(ರಾಮಾಶ್ವ. ೧೪೪-೭). ೩, ದತ್ತೂರ; “ಮದ್ದುಗುಣಿಕೆಯ ಗಿಡ” 
(ಗಂಗಾಮ. ೪೫). (ಸಂ. 

ಕಿತವಸೌಜನ್ಯ (ನಾ). ಮೋಸಗಾರನ ಒಳ್ಳೆ ಕೈಯತನ; ಕೃತ್ರಿಮವಾದ 
ಸುಜನತೆ: ಸಾಲ್ಗುಮೀ ಕಿತವ ಸೌಜನ್ನಮೆಲವೋ ನನಾಲಯಾ 
(ಶ್ರೀರಾಮಾ. ೪೨೮-೨೨೩). [ಕಿತವ * ಸೌಜನ್ಯ] 

ಕಿತನಿ (ನಾ). ವಂಚಕಿ; ಮೋಸಗಾರ್ತಿ: ಕಿತವಿ [ಪಾಠಾಂ. ವ]ಯಿದೆಲ್ಲಿ 
ಗಂಗಡಿಗೆ ತಂಬುಲಮಂ ಪಿಡಿ ಕೆಮ್ಮಗೆನ್ಮೊಳೇಂ ಸಿತಗೆಯಿದಾವ ಮಾತು 
(ಲೀಲಾವ. ೨-೧೧೨), [ಸಂ, ಕಿತವೀ] 

ಕಿತಾಪ್‌, ಕಿತಾಬು (ನಾ). ಬ. ಬಿರುದು; ಹೊಗಳಿಕೆ; ಸ್ತುತಿ: 
ಮೂರು ಲೋಕದ ಗಂಡನೆಂದು ಕಿತಾಪ್‌ ಮಾಡೋ ಸಾರಥಿ (ದುಕ್ಕಾಕ, ೭). 
೨. ಪುಸ್ತಕ: (8). ಕಿತಾಬು: ೧. ಅವನಿಗೆ ಬಾದಶಾಹನು. ಅಸದ 
ಖಾನ (ಹುಲಿಯಂಥ ಮನುಷ್ಯ) ಎಂಬ ಕಿತಾಬು ಕೊಟ್ಟು (ಕಾಗೆ. 
೩೫೩) ; "ರಾಜಾ ಜಗದೇವ್‌? ಎಂಬುದಾಗಿ ಕಿತಾಬುಕೊಟ್ಟು (ಮಹಾವಂ. 
1, ೧೪೪); ಬಹದರನೆಂದು ಕಿತಾಬುಕೊಟ್ಟು' (ಹೈದರ. ೬೯). 

[+ ಅರ. ಒಂ. ಮರಾ, ಕಿತಾಬ್‌] 

ಕಿತಾಪತಿ, ಕಿತಾಪತ್ತು (ನಾ). ಸಲ್ಲದ ಕಾರಭಾರ ; ಉಪದ್ವಾಪ; 
ಕಿಡಿಗೇಡಿತನ: ಇಂತಹ ಕಿತಾಪತಿ ಕೆಲಸಕ್ಕೆ ಬ್ರಹ್ಮನು ಏಕೆ ಕೈ ಹಾಕಿದ 
(ಜೀವಾತ್ಮ. ೨೯೬); ಆ ನಾಗಕ್ಕಂದೇ ಎಲ್ಲ ಕಿತಾಪತಿ (ಮಲೆಮ. ೬೯೩); 
ನೀವು ಏನೋ ಕಿತಾಪತಿ ಹೂಡಿದಿರೆಂದು ಗೊತ್ತಾಗಿದೆ (ಕುರುಕಾ. ೧೪). 
ಕಿತಾಪತ್ತು : ಆ ಗುರುರಾಜರಾಯರೇನಾದರೂ ಕಿತಾಸತ್ತು ನಡೆಸಿ 
ದ್ಥಾರೆಯೆ (ಮರಳಿ. ೧೨೫). [«- ಹಿಂ. ಕಿತಾಬತ್‌ ; ಮರಾ, ಕಿತಾಬತೀ) 

ಕಿತಾಪತಿಗಾರ (ನಾ). ಕಿತಾಪತಿ ಮಾಡುವವನು; ಕಿಡಿಗೇಡಿ: ಆ 
ಕಿತಾಪತಿಗಾರ ಮತ್ತೆಂತಹ ಸುದ್ದಿ ಶರುತ್ತಾನೋ (ಮೂರುದಾ, ೧೭೧). 

[ಕಿತಾಪತಿ * -ಗಾರ (ಆ -ಕಾಜ)) 

ಕಿತಾಪತ್ತು "ಕಿತಾಪತಿ? ನೋ. 

ಕಿತಾಬು "ಕಿತಾಪ್‌' ನೋ. 

*ಿತ್ತ,(ನಾ). ಚಿಕ್ಕವನು; ಎಳೆಪ್ರಾಯದ ನಲ್ಲ: ಮನೋಭವನಿವಂ ಪೊಸ 
ಸುಗ್ಗಿಯೊಳಾದದೊಂದು ಕಿತ್ತನಿವಂ (ಪಂಸಭಾ. ೪-೯೭). [ಆ ಕಿಜಾದು] 

ಕಿತ್ತ " ಕೀಟಿಸ್ಸ್‌?.ಪರಾ. 

ಕಿತ್ತಂಗಾಡಿ (ನಾ). ಒಂದು ಊರಿನ ಹೆಸರು: ಪೆರಪುರೇ ಕಿತ್ತಬ್ನಾಡಿ 


೧೮೦೭ 


ಕಿತ್ತನಾಸಿ 


ಕಿತ್ತಂಬು (ನಾ). ಕಿರಿದಾದ ಬಾಣ: ಮಹೀಭುಜರೆತ್ತಮೆಚ್ಚ ಕಿತ್ತಂಬು 

ಗಳೆತ್ತಮವ್ವಳಿಸೆ (ಪಂಪಭಾ. ೧೧-೪೨); ಕಿತ್ತಂಬಿನ ಬಡಪಮಿದೆನಿಸಿ 
ಪಾಂಡ್ಯನಂಬಂ ಕಜಕೆದಂ (ಸಂಪಭಾ. ೧೨-೭೦). 
[< ಕ೮್‌ದು + ಅಂಬ್ಯು) 


5 ಕಿತ್ತಟ" ಕಿತ್ತಡ' ನೋ. 


3 


ನಾಮ ತತ್ರ ಶಪ್ಪದ್ಯಪೆದ್ಯಂದ ನಾಯ್ಗಗೃಹಮಧ್ಯ್ಮೇ (ಮೈ ಆರಿ. ೧೯೧೪, 145 


೧0-೬ ; 729). [< ಕಿಜಕಿದು + ಅಂಗಾಡಿ] 


ಕಿತ್ತ ಟ್ಟು (ನಾ). ಕೆಳಬದಿ; ಕೆಳಭಾಗ: ಬಡಗಿ ಕರಿಯನ ನುನೆ 
ಕಿತ್ತ hy ನ ಕೊಲ್ಲಿ ಬಳಿಯಲ್ಲಿ .ಕಾಡವಳಗೆ ಉಳೀನಿಲ್ಲುವ ಪ್ರಕಾರ ಜಾಗಾ 
Me (ರಾಜೇಂದ್ರ. BC [< te + ತಟ್ಟು] 

ಕಿತ್ತಡ, ಕಿತ್ತಟ (ನಾ). ೧. ಅಸಹ್ಯಭಾವ; ಅಸಮಾಧಾನ: 
*ಕಿಸುರೆಂದೆನೆ ಕಿತ್ತಡಮಕ್ಕು? (ಕವಿಕಂ. ೨೪೬); ಚಿತ್ತದನುಮಾನ 
ಮೊಗದೊಳು -ತೋಟುತಿದೆ ಮುಖಂ ಕಿತ್ತಡವನಾಲಿಂಗಿಸುತ್ತಿದೆ 
(ಸೋಮಚ. ೧-೩೮); ಬ್ರ ಹ್ಮನ ಕಿತ್ತ ಡದ ಕೋಪದಲಿ ಜನಿಸಿದ ರುದ್ರ ನಿಂ 
ಬಳಿಕ ಮೃತ್ಯುವೆಂದವಳಾದಳಾ ಸತಿ , (ಕುವ್ಯಾ ದ್ರೋ. ೭-೩೪); ಮಸತ 
ಕಿತ್ತಡೆದ ಶಾ ಸಿಯಲಿಯಂದತ್ಮಧಿಕ ಭಯಭ್ನ ರಾದೆನಲಾ (ನಿಭಾಗ. 
೧-೧೦-೪೦). ೨, ಮೋಸ; ವಂಚನೆ: ತಮ್ಮನ ಕೈಯ ರಾಜ್ಯಮಂ 
ಕೊಂಡೊಡೆನ್ನ ನುಡಿ ಕಿತ್ತಡ [ಪಾಠಾಂ. ಕೀಟ ಪಡ] ಮಕ್ಕುಂ ಚಟಾ 
೬-೨೧ ವೆ); ಪೋಡಿರುಳಿನ ಕಿತ್ತಡಮಂ ಮೂದಲೆಯಾಗಿಂತು ನುಡಿ 
ದೊಡೆ (ಯಶೋಚ. ೨-೭೦); ಕೌರವೇಂದ್ರನ ಕಿತ್ತಡವ ನೀವಜಕಿಯಿರೇ 
(ಕು ವ್ಯಾಗ, ೮-೨೯). ಡಿ. ತಪಸ್ಸು; ವ್ರತ: ವ್ರತಂ ಕಿತ್ತಡಂ,? 
(ಕರನ. ೬೬). ೪. ಅಲರು; ಪುಷ್ಪ; “ಹೂ; ಕುಸುಮ” 
(ಪ್ರಭಣ್ಣ). ಕಿತ್ತಟ: ೨. ಕಿತ್ತಟಿ[ವಾಉಂ. ಡ]ದಲಮರೇಂದ್ರನಿನ 
ವಂಶೋತ್ತಮನ ಸಹಭವನ ಗೆಲವಿನ ಹತ್ತುಗೆಯ ಹಮ್ಮೈಸುತಿದ್ದನು 
[ಪಾಠಾಂ. ಹಂಲಿಸುತಿದರ್ದ೯ ನು] ಹರಕೆಗಳ ಬಳಿಯ (ತೊರರಾ, 
೬-೪೪-೨೦). [?) 

ಕಿತ್ತಡಿ (ನಾ). ೧. ಚಿಕ್ಕ ಪಾದ; ಕಿರಿದಾದ ಅಡಿ: ವಡೆದುನೆ ನಮ್ಮು 
ನ್ನಶಿಯಂ ಮಡದಿಯ ಫಾದಾಶ್ರಿತಂಗಳಾಗಿಯುಮಿಂತೀ ಮಡಮುಂ 
ಬೆರಲ್ಲ ಳುಂ ಕಿತ್ತಡಿಯುಮೆನುತ್ತು ತೆ ಮೇಂಗಾಲೆಸೆಗುಂ (ಪುಷ್ಪ ಪು. 
೩-೨೯); ಸುಂದರ ಜಸಾನಿಯ ಜವ್ವನೆಯಂತೆ ನನಗೂ ಕಿತ್ತಡಿಗಳನ್ನೆ ಕೆ 
ದಯಪಾಲಿಸಲಿಲ್ಲ(ಮುಂಗಾಪು. ೯). ೨. ಚಿಕ್ಕಸ್ವಾಮಿ; ಮರಿಸ್ವಾಮಿ. 
೩. ಯಷಿ; ಮುನಿ; ಪ್ರತಿ: *ಕಿತ್ತಡಿ, ಕಿತ್ತೀಳೆ” (ಭಾಷಾಭೂ. ೧೪೨ 
ಉದಾ) ; *ಕಿತ್ತಡಿ ದ ಪ್ರತಿ? (ಶಮದ. ಪರಿ. ೨); ಜೋಗಿ ಕಿತ್ತಡಿ 
ಯೆನುತುಂ ತಾಂ ತವನಿ ರಿಸಿಯುಮೆನೆ ಖಯಸಿಯಕ್ಕುಂ? (ಕವಿಕಂ. ೧೮೭); 
ಮಡದೊಳೊಂದುವುದೆತ್ತ ಕಿತ್ತಡಿಗಳ್ಗೆನಿಪ್ಪ ತೊಳಪ್ಪುವಾ ಮಡದೊಳೊಂ 
ದಿಯೆ ನಿಂದ ಕಿತ್ತಡಿಗಳ್ಳೆ ನಿತ್ಕನಿಯಾಮದಿಂ ಪೊಡೆನಡಿಂ ಗಡಿಮೆಂದು 
. * . ಸಾಜುವ ಮಾಟಕ್ಕಿಯಿಂ (ಕಾವ್ಯಾವ. ೨೨೬) | ಕಿತ್ತಡಿಗಳ ರೂಪು 
ಗೊಂಡವನ ಮುಂದೆ ಕುಳ್ಳಿರ್ದು (ಜೀವಸಂ. ೧೬೩-೨೯ ವ); ಜಸಂಬೆತ್ತ 
ಕಿತ್ತಡಿಯರ್ಗೆ ತೆತ್ತಿಗನಪ್ಪಂ (ನಳವಿ. ೧೪೦). "ಕಿತ್ರ್ಯಯ್ಯ' ಪರಾ. 

[ಆ ಕಾದು + ಅಡಿ] 

ಕಿತ್ತಣ್ಣ (ನಾ). ಒಬ್ಬಾತನ ಹೆಸರು: ಧಮ್ಮದ ಮೇಣ್ಬಿ ಮಗ 
ಅಮಟಮ್‌ ಕಿತ್ತಣ್ನನ್‌' ಅನ[ನಾ] (ಸೌ ಇಎ. ೧೯೩೨, ಪುಂಗನೂ. 
೧೯೭-೭ ; 9ನೆಯ ಶತ). [ಆ ಕಂದು + ಅಣ್ಣ] 

ಕಿತ್ತನಾಸ (ನಾ). ಕತ್ತರಿಸಿದ ಮೂಗು; ಕೊಯ್ದುಹಾಕಿದ ಮೂಗು. 
"ಕಿತ್ತನಾಸಿ' ಪರಾ. [< ಸಂ. ಕೃತ್ತನಾಸಾ] 

ಕಿತ್ತನಾನಿ (ನಾ). ಕತ್ತರಿಸಿದ ಮೂಗುಳ್ಳವನು; ಕೊಯ್ದ ಮೂಗಿ 
ನವನು: ಕಡುಗೆಲಸಿ, ನಿಡುಮೂಗಿ, ಚಲವಾದಿ, ಕಿ(ಪಾಕಾಂ. ಕೃ]ತ್ತ 
ನಾಸಿ, ಕಡುಚಾಗಿ (ಕಮದ. ೧೮೬ ಪ್ರಯೋ). [ಕಿತ್ತನಾಸ * -್ಕ] 


ಕಿತ್ತಮ್ಮ 

ಕಿತ್ತಮ್ಮ (ನಾ). ಕೃತ್ರಿಮ (9) : ಕಾರಣಮಿಲ್ಲ ಜಗಬ್ವ್ಯಾ ಪಾರಂ 
ಪರಮಂಗೆ ನಿಮ್ಮ ಕಿತ್ತತ್ತಮಿದೇಂ ದೂರಂ ಯುಕ್ತಾಯುಕ್ತವಿಚಾರಂ 
ವಿಷಯಾರ್ಥಿಗೆಂಬುದಂ ಮಾಡುನಿರೇ (ಆದಿಫ. ೮-೧೨೨) ; ಉಪಸರ್ಗ” 
(ಆದಿಪು. ಕೋಶ), [೬ ಕೃತ್ರಿಮ?) 


೧೮೦೮ 


ಕಿತ್ತಯ್ಯ (ನಾ). ೧. ಚಿಕ್ಕ ಸ್ವಾಮಿ; ಮರಿ ಸ್ವಾಮಿ: ಆನಲ್ತೈ ನಂದ | ಕಿ 


ಮಿತ್ರನಪ್ಪ ಕಿತ್ತಯನೆನ್‌ (ವಡ್ಡಾ ರಾ. ೮೪-೧೭) ; ಕಿತ್ತಯ್ಯ ಪಂಚ 
ನಮಸ್ಕಾರಮಂ ಮಾಣದಿರುಳಂ ಪಗಲುಮೇದುತ್ತುಮಿರಿಂ (ವಡ್ಡಾರಾ. 
೮೨-೨); ತಮ್ಮ ಮಗನಪ್ಪ ಕಿತ್ತಯಂಗಳ ಸಾರೆ (ಜೀವಸಂ. ೯೧-೩೫ ವ). 
೨. ಒಬ್ಬಾತನ ಹೆಸರು: ಶ್ರೀ ನಾಗಣಸ್ತಿ ಕಿತ್ತಯ್ಯ ದೇವರ ಬಕ್ಮಿಸಿ 
ದರ್‌'(ಎಕ. 1, ೫೫-೧; 900). [4 ಕಿಜುದು * ಅಯ್ಯ] 

ಕಿತ್ತರಸ (ನಾ). ಒಬ್ಬಾತನ ಹೆಸರು: ಕಂನ್ನ ಅರಸ * ನೃತುಮಂಗೆಳ 
ಕಳ್ಳೆಜಿನಲ್ಲಿ ಕಿತ್ತರಸಂ ವಟಿಗಟ್ಟನ ಮಗ ಪುಲಿಕಡ್ಡ ಅರಸರ 
(ಎಕ. 2೪1, ತುಮಕೂ. ೯೧-೭; 775). [೬ ಕಿಅ್‌ದು * ಅರಸ್ಕ] 

ಕಿತ್ತಲಾಟಿ (ನಾ). ಕಿತ್ತಾಟ; ಜಗಳ: ನಿಮ್ಮ ನಿಮ್ಮಲ್ಲಿ ಕಿತ್ತ ಲಾಟ 
ಆರಂಭವಾಗುವದು ಒಳ್ಳೆಯದಲ್ಲ (ಶನಿಸ ರಿ. ೧೧೨); ತಾನು ಮಾಡಿದ 
ತಪ್ಪಿನ ಜೊತೆಗೆ ಆಲ್ಲದ' ಸಲ್ಲದ ಕಿತ್ತಲಾಟಿಗಳನ್ನೆಲ್ಲಾ ಪ್ರಾರಂಭಿಸಿದ 
(ಚೆಂಗಾಳ್ಬ. ೫೦೫). [ಕಿತ್ತಲ್‌'? + ಆಟ] 

ಕಿತ್ತಲೆ, "ಕಿಟ್ತಲೆ' ನೋ. 

ಕಿತ್ತಲೆ "ಕಿತ್ತೀಳೆ? ನೋ. 

ಕಿತ್ತಲೆಕಿಡದಲೆ "ಕಿಲ್ತಲೆ' ಪರಾ. 

ಕಿತ್ತಳಿ "ಕಿತ್ತೀಳೆ' ನೋ. 

ಕಿತ್ತಳಿಗಾವಿ "ಕಿತ್ತಳೆಗಾವಿ' ನೋ. 

ಕಿತ್ತಳೆ "ಕಿತ್ತೀಳೆ' ನೋ. 

ಕಿತ್ತಳೆಗಾವಿ, ಕಿತ್ತಳಿಗಾವಿ, ಕಿತ್ತುಳಿಗಾವಿ (ನಾ). ಕಿತ್ತಳೆ ಬಣ್ಣ : 
ಕಿತ್ತಳೆಗಾವಿಯ ಸೀರೆಯ ಕೀಲಣಿಯುತ್ತರಿಕೆಯ ಕೆಂಬರಲ ಉತ್ತಮ 
ದೋಲೆಯ (ಕುರಾಸಾಂ. ೩೪-೨೦). ತಿತ್ತಳಿಗಾವಿ : ಗಾಡಿವಡೆದಾ 
ಕಿತ್ತಳಿಗಾವಿಯ ಸೀರೆಯನುಟ್ಟುನ್ಮತ್ತಯೌವನೆಯರೆಯ್ದಿದರು (ರಾಮವಿ. 
೭-೧೦೧). ಈ ತ್ತು ಳಿಗಾವಿ: ಮುತ್ತಿನ ಮೈದೊಡನಿನ ಮೇಲು 
ಮುಸುಕಿನ ಕಿತ್ತುಳಿ (ಪಾಕಾಂ. ಕಿತ್ತಳೆ) ಗಾವಿಯಂಬರದಿಂದ ಒತ್ತುವ 
ತಾರೆ ಸಂಧ್ಯಾರುಣದೊಳು ನಿಂದ ಕತ್ತಲೆವೆಣ್ಣಂತಿರೆಸೆದಳು (ಸೊಬಸೋ. 
೧೮-೪೧). [ಕಿತ್ತಳೆ (ಆ ಕಿತ್ತೀಳೆ) + ಕಾವಿ] 

ಕಿತ್ತಳೆನಿಂಬೆ (ನಾ). ನಿಂಬೆಯಲ್ಲಿ ಒಂದು ಬಗೆ: ನಿಂಬೆ ಗಜನಿಂಬೆ 
ಕಿರಿನಿಂಬೆ ಸಕ್ಕರೆನಿಂಬೆ ಕಿತ್ತಳೆನಿಂಬೆ ಬಿಲ್ಲನಿಂಬೆ. . . ಮಾಳವನಿಂಬೆ 
ಎಂದು ಇವೆ (ಕೃಷಿಪ್ರ. ೧೭೪). [ಕಿತ್ತಳೆ (ಆ ಕಿಶ್ರೀಳೆ) + ನಿಂಬೆ) 

ಕಿತ್ತಾಚ (ನಾ). ಸಣ್ಣ ಆಚ ಮರ: ಕುತ್ತೆಸಳ್‌, ಕುತ್ತಳೆ, ಕಿತ್ತಡಿ, 
ಕಿತ್ತಾಚಂ (ಕಮದ. ನ. ೧೯೧ ಪ್ರಯೋ). [೮ ಕಿಜೀದು 4 ಆಚ] 

ಕಿತ್ತಾಟಿ (ನಾ). ಜಗಳ; ಕಚ್ಚಾಟ. [ಆ ಕಿಬಾಡು) 

ಕಿತ್ತಾಡು (ಕ್ರಿ). ಜಗಳವಾಡು; ಕಚ್ಚಾಡು: ಸಣ್ಣದೊಂದು ಮಾತಿಗೆ 
ಕಿತ್ತಾ ಸಿದ್ದ (ನಡೆದಾ. 1, ೫೩೪); ಸಣ್ಣಪುಟ್ಟದಕೆಲ್ಲ ಕಿತ್ತಾಡಬಾರದು 
(ರೂಢಿ). [ಕಿತ್ತು * ಆಡು] 

ಕಿತ್ತಾತ(ನಾ). ಕಿರಿಯವನು; ಚಿಕ್ಕವನು: ಕಿಜಕಿಯ ಅತಂ, ಕಿತ್ತಾತಂ 
(ಭಾಷಾಭೂ. ೧೪೮ ಪ್ರಯೋ). [ಆ ಕಿಜಕಿದು * ಆತ] 

ಶಿತ್ತಾನ್‌ (ನಾ). ಒಂದು ಬಗೆಯ ನಾರಿನ ಬಟ್ಟಿ: (8). 

[+ ಅರ, ಕತಾನ್‌, ಕತ್ತಾನ್‌ ; ಮರಾ. ಕಿತಾನ್‌] 

ಕಿತ್ತಾನಾರು (ನಾ). ಸಣಬಿನ ನಾರು; ಪುಂಡಿಯ ನಾರು: “ಪುಂಡಿ 

ನಾರು, ಸಣಬು, ಕಿತ್ನ್ಯಾನಾರು ೨ (Hemp. ಇಂಕನಿ). [ಕಿತ್ತಾನ್‌ + ನಾರ್ಯು] 


5 


45 


ಕಿತ್ತು, 
ಕಿತ್ತಾನಾರ (ಅ). ಭಾಗಭಾಗವಾಗಿ; ತುಂಡುತುಂಡಾಗಿ: (ಕಿ). 
[+ ಓಂ. ಕಿತ್ತಾನಾರ್‌] 
ಕಿತ್ತಿ (ನಾ). ಕೀರ್ತಿ; ಸ್ಮಾರಕ (?): ತಾನು ತಂದೆಯ ಸಂಘಾತ 
ಸ್ವರ್ಗ್ಗಸ್ತನಾದಲ್ಲಿ ಆತನ ಕೀಚಿಯ ತಂದೆ ತಂಮನಾಯಕನೂ ಅತನ 
ತಂಮ ಬೊಂಮಂಣ ನಾಯಕನ ಕೂಡಿಕೊಂಡು ಆತನಟ್‌ದ ಕಿತ್ರಿಯನು 
ಮಾಡಿ ಆತನ ವೀರಗಲ್ಲನೂ ಸ್ತಾಪಿಸಿದರೊ (ಕಇ. 1, ೩೫-೧೨; 1398). 
[*- ಪ್ರಾ. ಕಿಶ್ರಿ ಆ ಸಂ. ಕೀರ್ತಿ] 
ಕಿತ್ತಿಯಗವುಂಡ (ನಾ). ಒಬ್ಬಾತನ ಹೆಸರು: ಮುತ್ತುಕೂರು 
ಕಿತ್ತಿಯಗವುಂಡ[ನ]ಮಗಳಿ ನಡುಳಬ್ಬೆ ಸತ್ತಳ್‌ (ಸೌ ಇಇ. 3-1, 
೩೦೧-೩ ; 11ನೆಯ ಶತ). [ಕಿತ್ತಿಯ್ಯ + ಗವುಂಡ (ಆ ಗಾಮುಂಡ)] 
ಕಿತ್ತಿಲಿ (ನಾ). ಚಿಕ್ಕ ಇಲಿ; ಸಣ್ಣಇಲಿ: ಬಯಲ್ಲೆಬಂದ ಕಿತ್ತಿಲಿಯ 
ನಜಕಿಯಟ್ಟುವ ದಿಟ್ಟಿದೆ ಗೊತ್ತಿನ ಕೊತ್ತಿಗೆ (ರಾಮಾಶ್ವ. ೯೭-೨೮). 
[ಆ ಕಿಜೌದು + ಇಲಿ] 
ಕಿತ್ತಿಸ್ಕು (ಕ್ರಿ). ಕೀಳಿಸು; ಕಿತ್ತು ತೆಗೆಯಿಸು: ಬಿಜ್ಜಳನು ಬಸವನ 
ಇಬ್ಬರು ಜೀವದ ಗೆಳೆಯರ ಕಣ್ಣು ಕಿತ್ತಿದ್ದೇ ಕಾರಣವೆಂದು ಹೇಳುವರು 
(ಕಭಾಗೆ. ೯೨). [ಕಿತ್ತು * -ಇಸ್ಯು) 
ಕಿತ್ತಿಸ್ಕು (ಕ್ರಿ). (?): ಕಿಚಕ್ರಿಂ ಬನ್ನನ ಬೈರನೆಯ್ದೆ ಜಯಮಂ ಸೇನಾಪತಿಂ 
ಗಾತಗಂ ಮಾಟ್ಬಂ ನಿಶ್ಚಯವೆನ್ನು ತೆಬತ್ತಿಿದಸುಂಗೊಳ್ಳನ್ನೆಗಂ ಕಾದಿ 
ತಾಂ ಬೆಬ್ಬಂ ಕಿತ್ತಿಸಿ ಸತ್ತುದಕ್ಕೆ ರಣದೊಳ್ಳಾಸಿವ್ವ೯ರು ಕೊಂಗ 
ನಾಡೆಚ್ಚಿತ್ತುಂ ದಖಯುಗೆಯ್ತುನಚ್ಛಿಜಿದು ಕಲ್ಲಾಟಿನ್ನು ಗೋವಿನ್ದರ 
(ಎಕ, 2೭1೫, ಯಡತೊ. ೩೧-೯; 90). [2] 
ಶಿತ್ತಿಳೆ "ಕಿತ್ತೀಳೆ' ನೋ. 
ಕಿತ್ತೀಳೆ, ಕಿತ್ತಲೆ, ಕಿತ್ತಳಿ, ಕಿತ್ತಳೆ, ಕಿತ್ತಿಳೆ (ನಾ). ಈಳಿ ಜಾತಿಗೆ 
ಸೇರಿದ ಒಂದು ಹೆಣ್ಣು; ನಾರಂಗ ಫಲ: *ಕಿತ್ತಡಿ, ಕಿತ್ತೀಳಿ” 
(ಭಾಡಾಭೂ. ೧೪೨ ಉದಾ); ಸಂದೆ ಕಿತ್ತೀಳೆಯ ಸಣ್ಣದೊಂದು ರುಚಿ 
ಬೇವಿನ ಪಣ್ಣೊಳಗುಂಟಿ (ಧರ್ಮಾಮೃ. ೪-೧೨೭) ; ಬಾಟ್‌ ಯ ಖರ್ಜೂರದ 
ಕಿತ್ತೀಳೆಯ (ಕಾವ್ಕಾವ. ೨೩೦) ; ಸದ್ಯಃಳ್ಸಾರಂ ಕಿತ್ತೀಳೆಗೆ ತಾನೋರಂ 
ತುಪನಿಸಮದಾ ತವಕ್ಷೀೀರಾಖ್ಯಂ (ಖಮದ. ೨-೮೯); ಮಂಜುಳ 
ಫಲೋಚ್ಚಂಡಮಾದ ಕಿತ್ತೀಳೆಯಿಂ (ಉ ದ್ಭಟ. ೩-೯೧) ; ಮಾದಲ 
ಕಿತ್ತೀಳೆಯಗಿಲ್‌ ನಾರಗ ಸಂಪಗೆ ರಸದಾಳಿ ಸಿರಿದಾಳಿಂಬದ ಸಾಲ್ಗಳ್‌ ಸಲೆ 
ಸೊಗಸಿದುವಲ್ಲಿ (ಜಯಕಾ. ೧೫-೪೩); ತೆಂಗು ಕೌಂಗು ಹೇರೀಳೆ 
ಕಿಕ್ತ್ರೀಳೆ (ಚೆಬವು. ೧೧-೨೧) ; ಕಿಜರಿದು ಈಳಿ, ಕತ್ತೀಳೆ (ಶಬ್ದಾನು ೩೩೭ 
ಪ್ರಯೋ). ಕತ್ತಲೆ: ನಿಂಬೆ,ಕಿತ್ತಲೆ... ಇವೇ ಮುಂತಾದ ಹಲವು ಹಣ್ಣಿನ 
ಗಿಡಗಳನ್ನು (ವ್ಯವಪು. ೫೮). *ಿತ್ತಳಿ: ಕಿತ್ತಳಿ ಕದಳಿ ನಾರಂಗ ಫಲಂ 
(ಎಕ. ೪181, ಸಾಗರ. ೧೦೯-೪೭ ; 1042). ಕಿತ್ತಳೆ : ತೆಂಗಾಯಿ ಪಲಸು 
ಕಿತ್ತಳೆ ಮಾವು ಮಾದಲ ಭೃಂಗಾಯಿವಣ್ಣಳು (ಮೋಹತ. ೪-೬೨); 
ರಸಪೂರಿತಮಾದ ಕಿತ್ತಳೆ ವನವನು ಮುಸುಕಿಕೊಂಡಿಹುವು (ಕಂನವಿ. 
೨-೪೩). *ತ್ತಿಳೆ; ಜಂಬೀರ ಖರ್ಜೂರ ಕಿತ್ತಿಳೆ ಮಾತುಳಂಗ 
(ಜೈ ಮಿಭಾ. ೧೯-೬); ಕಿತ್ತಿಳೆಹಣ್ಣಿನ ಸವಿರಸದಂತಿರುವುತ್ತಮ ಜಲ 
ಪೂರ್ಣವಾಗಿ , . , ಶಿತ್ತಿಳೆಗೆಜಕೆ ರಾಜಿಸಿತು (ಕಂನವಿ. ೨-೫೨). 
[೮ ಕಿಜಿದೆ + ಈಳೆ] 
ಕಿತ್ತು, (ಕ್ರಿ). ಕೀಳು; ಮೀಟಿ ತೆಗೆ; ಉತ್ಪಾಟಸು: ಭರದಿಂದ ಕಿತ್ತಿ 
ಭವದ ತರುವಿನ ಪೆಸರನ್ನು ಇರಗೊಡದಂತೆ ಮಾಡಿ (ವಿಸಾಸು. ೨೨-೫); 
ಲೇಖನವೆಂದಕೆ ಹುದುಗಿಕೊಂಡು ಕೂತಿದ್ದ ದೋಷವನ್ನು ಕಿತ್ತಿ ಮೇಲೆ 
ತರುವುದು (ಅ ಷ್ಟಾಂಗ. ೧೦೭ ಟೀಕೆ); ಸಾನುವೃಕ್ಷಗಳನ್ನು ಮಾರುತ 
ತಾನು ಧರೆಯಿಂ ಕಿತ್ತಿ ಯೊಗೆದರೆ (ರಘುವಂ. ಆ೮). 


ಕಿತ್ತು, 
ಕಿತ್ತಿಕೊಳ" ಎ೧, ತೆಗೆದುಹಾಕು ; ಕೀಳು : ಆಸುರದ ಜಡೆಯೇಕೆ 
ಕೇಶವನು ಕಿಕ್ತಿಕೊಳಲೇಕೆ ತ್ರೈ ಮಲದ ಆಕೆ ಬಿಡದನಕ (ಸರ್ವಜ್ಞ. ೫೭೩). 
೨. ಕಸಿದುಕೊ; ಅಪಹರಿಸು: ತಾಯಿಯ ಕೈಯಿಂದ ಮೊರವನ್ನು 
ಕಿತ್ತುಕೊಂಡು ದೂರದಲ್ಲಿಟ್ಟು (ದೇವಿಚೌ. ೨). ಕಿತ್ತಿಹಾಳು - ತೆಗೆದು 
ಒಗೆ; (ದಾಖಲಿನಿಂದ) ವಜಾಮಾಡು: ನನ್ನ ಮಗನ ಹೆಸರು 
ಕಿತ್ತಿಹಾಕಲಿಕ್ಕೆ * ೬ * ಅರ್ಜಿ ಕೊಡತೀನಿ (ಗಂಮಾಯಿ. ೬೪). 
[< ಕೀರ್‌] 
ಕಿತ್ತು "ಕೀಟ? ಪರಾ. 
ಕಿತ್ತು (ನಾ). [ಸಂಗೀತ] (?): ರಸಮೊಸರ್ವನ್ನೆಗಂ ಮಿಜುಗು ಕಿತ್ತು 
ಪೊಗರ್‌ ಗಮಕಂ ಕೊದಳ್‌ ಪೊದ ಸ್ತಿ ಸೆವ ನಯಂ ಬೆಡಂಗು ಬಿಗಿ 
ಪೊಟ್ಟಜೆಕೂಂಕು ಪವಣ್‌ ಪ್ರಯೋಗಮೇನೆಸೆದುವೊ ಪೇಚಿಮೆಂಬಿನೆಗ 
ಮಿಂಗೊರೆಲೊಳ್ಳೊಳೆ ಪಾಡಿಯಾಡಿ ರಂಚಿಸಿತೊ ಸಭಾ ಜನಂಗಳ 
ಮನಂಗಳನಾ ದಿವಿಣಾಂಗನಾಜನಂ (ಅಜಿಪು. ೫-೪೦). [?] 
ಶಿತ್ತುಮಿಣಿ (ನಾ). - ಕಿತಾಪತಿ: ಮಾಡೋ ಕಿತ್ತುಮಿಣಿಯೆಲ್ಲ ಮಾಡಿ 
ಬುಟ್ಟು ಮಳ್ಳಿಹಂಗೆ ನಿಂತು ಕೊಂ ಡ.ವೃ ಲ್ಲಾ ನಿನ್ನ ಮಂಗಳಕ್ಕ 
(ಸರ್ವಮಂ. ೩೩೯). [?) 
ಕಿತ್ತುಸಿರ್‌ (ನಾ). ಸಣ್ಣ ಮೇಲುಸಿರು; ಸ್ವಲ್ಪಸ್ವಲ್ಪವಾಗಿ ಬರುವ 
ಉಸಿರು: ಆಡಿಸುವ ತೋಳ್ತೇರಯ್ವ ಬಾಯ್‌ ತಪ್ಪಿ ಬರ್ಪರೆವಾತುಣ್ಮುವ 
ಕಿತ್ತುಸಿರ್‌ (ವರ್ಧಪು. ೯-೬೧). (< ಕಿಜಂದು + ಉಸಿರ) 
ಕಿತ್ತುಳಿಗಾವಿ "ಕಿತ್ತಿಳೆಗಾವಿ' ನೋ. 
ಕಿತ್ತೂರ್‌, ಕಿತ್ತೂರು (ನಾ). ಒಂದು ಊರಿನ ಹೆಸರು: ಶ್ರೀ ಕಿತ್ತೂರಾ 
ವೆಳ್ಮಾದದಾ ಧರ್ಮಸೇನಗುರನಡಿಗಳಾ ಶಿಷ್ಮರ್‌ (ಎಕ. 71, ೨೪-೧; 700); 
ಕಿತ್ತೂರವಯ್ಕ್ಯರು ಕಾದನ್ನೆಯರ್‌ (ಇಆ. x1೪, ೨೩೨-೫೮; 9ನೆಯ ಶತ); 
ಅಸಗಕಾಡೆಚೆನ ಮಗ ಕಾಡವಾಸ ಕಿತ್ತೂರ ತುಣುಗೊಳೊಳು ಕಾದಿ 
(ಎಕ. ೫1, ಜಗಳೂ ೧೩-೨; 1010). *ತ್ತೂರು : ಪುಣ್ಮತಿಥಿಯೊಳು 
ಕಿತ್ತೂರು ಮೂವತ್ತಣ ಬಳಿಯ ಬಾಡ (ಇಆ. ೫1, ೨೭೪೨೩೧ ; 1089). 
[< ಕಿಜೀಂದು * ಊರ್‌] 
ಕಿತ್ತೂರು "ಕಿತ್ತೂರ್‌? ನೋ. 
ಕಿತ್ತೆ (ನಾ). ಅನುಕರಣೆಗಾಗಿ ಸುಂದರವಾದ ಅಕ್ಷರಗಳಲ್ಲಿ ಬರೆದು 
ಕೊಟ್ಟಿ ಕಾಗದ ; ಮಾದರಿ ಲಿಪಿ; ಮೇಲುಪಂಕ್ಷಿ : ನಾನೂ ತಮ್ಮ 
ತಮ್ಮ ಕಿತ್ತೆಯನ್ನು ತೀಡಬೇಕೆಂಬುದೇ ಅವರ ಪ್ರಬಲವಾದ ಇಚ್ಛೆ 
ಯಾಗಿತ್ತು (ಕಾಲಚ. ೧೪) ; ಸತ್ಪುರುಷರು ಹಾಕಿಕೊಟ್ಟ ಕಿತ್ರೆಯನ್ನೇ 
ನನ್ನ ಮನವು ತೀಡಲಿ (ಬ್ರಹ್ಮಜೀ. ೧೦೮), 
ಕಿತ್ತೇತೀಡು - ಅಕ್ಷರಶಃ ಅನುಕರಿಸು : ಆತ ಅಕ್ಷರಶಃ ಅವನಪ್ಪನ 
ಕಿತ್ತೇ ತೀಡತಾನೆ (ರೂಢಿ). [«- ಅರ. ಕಿತಆ; ಮರಾ. ಕಿತ್ತಾ] 
ಕಿತ್ತೆಸಳ್‌ (ನಾ). ಚಿಕ್ಕ ಎಸಳು: ಕಿತ್ತಡಿ, ಕಿತ್ತೀಳೆ, ಕಿತ್ತೆ ಸಳ್‌ 
(ಶಮದ. ೧೮೧ ಪ್ರಯೋ). [< ಕಿಜಶಿದು 4 ಎಸಳ್‌ (ಐ ಎಸಲ್‌)] 
ಕಿತ್ತೆಐಂಲ (ನಾ). ಒಂದು ಊರಿನ ಹೆಸರು: ಅನ್ತೆ ಬನ್ನು ಕಿತ್ತೆಟೀಲ 
ಪಡುಣ ಪೇರೊಲಸ್ಟಿಯಿಂ (ಎಕ, ೬11, ನಂಜನ. ೧೩೬೯-೨೪ ; 915). [2) 
ಕಿದ್ಧಂಡೆ (ನಾ). ಕೆಳದಂಡೆ (?) : ಮುಡ್ಡೆಯಾ ಹಿಟ್ಟೀಗೆ ಮುದಿಗುರಿಯ 
ಬಾಡೀಗೆ ದಿಡ್ಡೇ ಪುರದೋಳ ಬಲುಮೇಗೆ ನನ ಸಿದ್ದ ಕಿದ್ದೆಂಡೇಲಿ ಬಾಯ 
ಬಿಟ್ಟ್ರಾನೊ (ಹಳ್ಳಿಪ. ೭೬). [ಆ ಕಿಲ್‌ + ದೇಡೈ] 
ಕಿದ್ದಸೆ "ಕಿದ್ದೆಸೆ' ನೋ. 
ಕಿದ್ದಸೆಶೂಲೆ (ನಾ). ಸಂಧಿವಾತ ರೋಗ; 
ಕಿದ್ದಸೆಯ ಶೂಲೆ, ಅಳ್ಳಿಶೂಲೆ (ಎವೈವಿ. ೫೮). 
[ಕಿದ್ದಸೆ (ಆ ಕಿದ್ದೆಸೆ) + ಶೂಲೆ] 


10 


ವಾಯುರೋಗ : 


೧೮೦೯ 


45 


ಕಿನಿ 


ಕಿದ್ದೆಸೈ, ಕಿದ್ದಸೆ, ಖಿದ್ದಿಸೆ (ನಾ). ದೇಹದ ಕೀಲು ಹಿಡಿದುಕೊಳ್ಳುವ 
ರೋಗ; ಸಂಧಿವಾತ; ವಾಯುರೋಗ: ಪೊನ್ನಗನ್ನೆಯ ರಸಮಂ 
ಕೊಂಡಾಡ ಪಾಲೊಳುಜಕಿ ಮುಗಿಸಿ ಹಿಂಗು ಸಮೇತಂ ಕುಡಿಯಿಸೆ 
ಕಿದ್ದೆಸೆ ದೆಸೆಗೆಟ್ಟೋಡಿ' ಪೋಗದೇಂ ನಿಂದಪುದೆ (ಲೋಕೋಪ. ೯-೧೩೩). 
ಕಿದ್ದಸೆ: ಹೊರನೆಲಾವರೆಯಂ ಸಿದ್ಧದಿನದಲ್ಲರೆದು. ,. ತ್ರಿಕಟಿಕವಂ 
ನೀರಲ್ಲಿ ಕುಡಿಯೆ ಕಿದ್ದೆಸೆ ಕೆಡುಗುಂ (ವಿವೈನಿ. ೯೮). ಪಿದ್ದಿಸೆ : ಖಿದ್ದಿಸೆ 
ನಷ್ಟೇಂದ್ರಿಯ ಮೊದಲಾದುವು ಹೊದ್ದಿ ನೋಯಿಸುವುವು ಕೂಜಿ 
(ಭರಚ. ೭-೨೩೬), [< ಸಂ. ಗೃಧ್ರಸೀ) 

ಕಿದ್ಕತ್ತು, ಕಿಜಮತ್ತು (ನಾ). ಸೇವೆ; ಚಾಕರಿ: ವರುಷವರುಷಕ್ಕೂ 
ಹಣ ಹೆಚ್ಚಾಗಿ ವಸೂಲುಮಾಡಿ . , . ಸರಕಾರದ ಕಿದ್ಮೆತ್ತು ಮಾಡಬೇಕು 
ಯೆಂಬುದಾಗಿ ನಂ ಮನಸಿನನ್ಲು ಅಪೇಕ್ಷೆ ಇತ್ತು (ರಾಚೀಂದ್ರ. ೧೦೪) ; 
ನಂನು ಇರಾದೆ ಸರಕಾರದ ಕಿದ್ಮತ್ತು ಮಾಡಬೇಕು ಯಂಬುದೇ ಹೊರ್ತು 
ಮತ್ತೊಂದಲ್ಲಾ (ರಾಜೇಂದ್ರ. ೧೦೫). ಕಿಜಮತ್ತು : ಆದು ಯಾವತ್ತು 
ಆಕಪಿತಾನ್‌ ಸಾಹೇಬರ ಕಾಗೆದಗಳಿಂದ ತಂಮ ಕಿಜಮತ್ತಿಗೆ ಜಾಹೇರಾಗಿ 
ಇದ್ದಿತು (ರಾಜೇಂದ್ರ. ೯೪). 

[4 ಅರ. ಪಾಠ. ಹಿಂ. ಖಿಡ್‌ಮತ್‌ ; ಮರಾ. ಖಿಜಮತ್‌) 

ಕಿನ್‌ (ಗು). ಕೆಳಗು ಎಂಬುದಕ್ಕೆ ಸಮಾಸದಲ್ಲಿ ಬರುವ ಆದೇಶ: 
ಒಲೆಗುಂ ಕೆಳಗಣ್ಣೆ ಕಿಟ್‌ ಕಿನೆಂಬಾಡೇಶಂ (ಶಮದ. ೧೭೬)."ಕಿನ್ಸ್ಟೀರ್‌', 
"ಕಿನ್ನೆಲ? ಪರಾ. [ಆ ಕೆಟಗು] 


20| ಕನ್‌ ಕಾಪು "ಕಿಂಕಾಪು? ನೋ. 


ಕಿನ (ನಾ). ಸಿಟ್ಟು; ಕೋಪ: 
(ಶಬ್ದಾನು. ೫೩೯ ಪ್ರಯೋ). 

ಕಿನಕಾಪು "ಕಿಂಕಾಪ್ರೆ' ನೋ. 

ಕಿನಕಾಬು "ಕಿಂಕಾಪು' ನೋ. 


ತವ, ಕಿನ, ಹನೆ, ಬಿನ್ನವ, ಒಪ್ಪ 
[< ಕಿಸಿ) 


251ಕಿನಖಾಪು "ಕಿಂಕಾಪು' ನೋ. 


ಕಿನಖಾಫ "ಕಿಂಕಾಪು' ನೋ. 
ನರೆ (ನಾ). ಬಾವಿ (7) : ಮೂಡ ಹೆಬ್ಬಿದಲು ಅಲ್ಲಿ ಮೂಸ ೫x 
ಮೂಡಣ ಕಿನರಲು ಅಲ್ಲಿ (ಎಕ. ೪11, ಶಿವಮೊ. ೬೪-೧೦೦ ; 1112). 
[?. ! ತಮಿ. ಕಿನಜು; ಮಲ. ಶಿಣಜು) 


30| ಶನಸಿಗೆ "ಕಿನಿಸಿಗೆ' ನೋ. 


ನಾರ, ಕಿನಾರಿ, ಕಿನಾರು, ಕಿನಾರೆ (ನಾ). ದಂಡೆ; ದಡ; ಅಂಚು: 
*ತಿನಾರ-ದಡಿ? (ಜಾನಕೋ ೩೭). *ೌನಾರಿ;: ಭದ್ರಾಹೊಳೆಯ 
ಕಿನಾರಿಯ ತಮ್ಮ ಗದಜ್ಜೆ ಯಲ್ಲಿ (ನಡೆದಾ. 11, ೮೫೮). ನಾರು: 
ಇನ್ನೊಂದು ಕಿನಾರಿನಲ್ಲಿ ಬೇರೆ ನಾಲ್ಕು ಜನ ನಿಂತಿದ್ದರು (ಚಿಕರಾ. ೪೧೫). 
ಕಿನಾರೆ: ಕಡಲಕಿನಾರೆಯಿಂದಲೇ. . .ಗಾಳಿ ಬೀಸುವುದಕ್ಕೆ ಆರಂಭಿಸಿತ್ತು 
(ಪದ್ಮಸ. ೬೫); ಹೊಳೆ ಶಿನಾರೆಯಲ್ಲೇ. .. ವಾಸವಾಗಿರುವ ಗ್ರಾಮಗಳು 
(ಕೆಲನೆ. ೧೪೭). [+ ಪಾರ. ಮರಾ. ಕನಾಂ*] 

ಕಿನಾರಿ "ಕಿನಾರ' ನೋ. 

ಕಿನೌರು "ಕಿನಾರ? ನೋ. 


401 ಕಿನಾರೆ "ಕಿನಾರ' ನೋ. 


ಕಿನಾಸಿ (ನಾ). ಜಿಪುಣ; ಕೃಪಣ; ಕೆಂಜೂಸಿ : ಲಕ್ಷ್ಮಿ ಏನೆಂತಾಳೆ 
ಗೊತ್ತೇ? “ ಕಿನಾಸಿ ಕಿಪ್ಪಲಲ್ಲಾದರೂ ಇದ್ದೇನು, ಧಾರಾಳಗಾರರ 
ಮನೇಲಿ ಇರಲಾರೆ? (ನನ್ನೂರು. ೨೪೪). [>] 
ಕನಿ (ಕ್ರಿ). ಕೆರಳು; ರೇಗು; ಸಿಟ್ಟಾಗು; ಕೋಪಿಸು: ಮುನಿವಂಗೆ 
ಮುನಿಯದಿರು ಕಿನಿವಂಗೆ ಕಿನಿಯದಿರು ( ಸರ್ವಜ್ಞ. ೧೨೪೩). 
[ದೇ. ॥ ತಮಿ. ಚಿನ ; ಮಲ. ಚಿನಿ; ತೆಲು. ಕನ] 


ಕಿಸಿಕಿಸಿ, 


ಕಿನಿಕಿನಿ, ಕಿಂಕಿನಿ, ಕೆಂಕಿರಿ (ನಾ). ೧. ಅತ್ಯಂತ ಕೋಪ; ಕ್ರೋಧ. | 
"ಕಿನಿಕೆನಿವೋಗು' ಪರಾ. ಕಿಂಕಿನಿ: ೧, "ಕಿಂಕಿನಿವೋಗು' ಜು 
ಕಂ8ರಿ: ೧, "ಕಿಂಕಿರಿವೋಗು' ಪರಾ. ೨. ತಳ್ಳಂಕ; ಭಯ -| 
"ಕಿಂಕಿರಿಯೊಗೆ' ಪರಾ. [ಆ +8] 

ಿನಿಕಿನ್ಶಿ (ಅ). ಕೆಂಪಾಗಿ; ಕೆಚ್ಚನೆ: ಕಾರ್ಬೊನ್‌ ಕಣವೇ ಕೆಂಬೊ | 5 
ನ್ನಾಗಿ ಕಿನಿಕಿನಿ ಕದಿರುವದು (ಅರಳು. ೨೬೩). [ಆ ಕಿಸಿಕಿಸಿ) 

ಇ$ನಿಕಿನಿವೋಗು,ಕಿಂಕಿನಿವೋಗು, ಕಿಂಕಿರಿವೋಗು(ಕ್ರಿ).ಕುದಿಗೊಳ್ಳು; 
ಸಿಡಿಮಿಡಿಗೊಳ್ಳು; ಬಹಳ ಕೋಪಿಸು : ಕೋಷದಿಂ ಕಿಸಿಕಿನಿವೋಗಿ 
(ನೇಮಿಫು. ೧೨-೨೫೫). ಕಿಂಕಿನಿವೋಗು: ಮನದ ಮುನಿಸೊರ್ಮೆಯು 
ಮಡಂಗದೊಳಗೊಳಗೆ ಕಿನಿಸಿ ಕಿಂಕಿನಿವೋಗಿ (ಅರ್ಧನೇ. ೭-೨೬ ವ);ಕಣ್ಮೆಡ್ಚ 
ನಾಗೆ. ..ಕಡುವಿಂ ಕುರುಪತಿ ಭೀಷ್ಮಂಗೆ ಕಿನಿಸಿ ಕಿಂತಿನಿವೋದಂ (ಬಂಹರಿ. 
೧೧-೩೭). ಕಿಂಕಿರಿವೋಗು : ಇರ್ವರ್ಮಕ್ಕಳಂ ಪೆತ್ತು ಕೊಂತಿ ಸಂತಸ 
ದಂತಮನೆಯ್ದಿ ರ್ಪುದುಮತ್ತ ... ಗಾಂಧಾರಿ ಕೇಳ್ದು ತನ್ನ ಗರ್ಭಂ ತಡೆ 
ದುದರ್ಕೆ ಕಿನಿಸಿ ಕಿಂಕಿರಿವೋಗಿ (ಪಂಪಭಾ. ೧-೧೨೮ ವ); ಸುಚಕಿವಳಿಗಳ 
ಬಳಗದ ದನಿಗೆ ಕಿನಿಸಿ ಕಿಂಕಿಟ£ರಿ3] ವೋದಳಾ (ಪಂಪಭಾ. ೫-೪); ವಾಯು 
ಭೂತಿ ಕಿನಿಸಿ ಕಿಂಕಿರಿವೋಗಿ( ಸುಕುಮಾ.೨-೬೭ ವ). [ಕಿನಿಕಿನಿಸ ಪೋಗ್ಯು) 

*ಿನಿಕೆ "ಕೀನಿಕೆ? ನೋ. 

ಶಿನಿವಲ್ಲು "ಕೀನಿವಲ್‌” ನೋ. 

ಕನಿಸಂಬಲಿ? (ನಾ). ಒಂದು ದೇವತೆ (?) : ಬನದಬ್ಬೆ ಬಳರಿಬಾದುಮೆ 
ಕಿನಿಸಂಬಲಿ ಜಲದಜಕ್ಕಿ ಜಾತ್ರೆಯ ದೈವಂ ಮನೆದೈ ವಮೆಂದಿ ವಿನಿತುಂ 
ಜಿನಭಕ್ತಂಗೆಡದ[ಕಾಲ]ಕೆರಿಂ ಕಷ್ಟಂ (ಶಾಸ್ತ್ರಟೀ. ೪೭-೧೦), [1] 

ಕಿನಿಸಾನು (ಕ್ರಿ). -ಕಿನಿಸಾಳು: ಹುಲಿಯವನೊಂದು ಎತ್ತ ಹಿಡಿ 
ದುಂಡಿತ್ತು ಒಲ್ಲದಿಹ ಪಣ್ಯಾಯ್ಗೆ ಕಿನಿಸಾಂತುದೆನಲು (ಕಾಲೂರ. 
೮೦-೧೪೯). [ಕಿನಿಸ್ಕು + ಅನ್ನು (ಆ ಆನ್‌,)] 

ಕನಿಸಾಳು (ಕ್ರಿ). ಕೋಪತಾಳು: ತಾಳಿಕೊಂಡಾ ಕೊಲೆಗೆ ಕಿನಿಸಾಳದಲೆ 

ಚಿಂತಿಸಿದ ಮರುತಭವನು (ವೆಂಕಾರಾ. ೫-೩-೧೫). 
[ಕಿನಿಸ್ಕು * ಆಳ್ಕು (೮ ಆಳ್‌)] 

ಕಿನಿಸಿಗೆ, ಕಿನಸಿಗೆ (ನಾ). ಕೋಪ; ಕೆರಳಿಕೆ: ನಿಂತೂ ನಿಂತೂ 
ಬೇಜಾರಾಗಿ ಹಿಂಗಾಲುಗಳನ್ನು ಒಮ್ಮೆ ಬಲಕ್ಕೆ ಒಮ್ಮೆ ಎಡಕ್ಕೆ ಎತ್ತಿಎತ್ತಿ 
ಇಟ್ಟು ತನ್ನ ಕಿನಿಸಿಗೆಯನ್ನು ಪ್ರದರ್ಶಿಸುತ್ತಿತ್ತು (ಮಲೆಮ. ೪೨೧); ಕೀಟ 
ವೊಂದು... ಬಿಡದೆ ಕೂಗಿಕೊಳ್ಳುತ್ತಿತ್ತು; ಅದು ಮೊದಲು ಕಿನಿಸಿಗೆ 
ಯನ್ನು ಉಂಟುಮಾಡಿದರೂ ಬರುಬರುತ್ತಾ ಒಂದು ತೆರನಾದ ಜೋಗುಳ 
ದುಲಿಯಂತಾಗಿ (ಮಲೆಮ. ೬೯೭). *ೌನಸಿಗೆ: ಚಿನ್ನಮ್ಮನಿಗೆ ಏನೊ 
ಒಂದು ತರಹದ ಕಿನಸಿಗೆಯಾಗಿ ಒಂಜಿರಡು ಸಾರಿ ಕಿರಿಗೆಯಿಂದ ಪರಿ 
ಕಾರಕ್ಕೆ ಪುನಃ ದಾಓದ್ದಳು (ಮಲೆಮ. ೯೩). [ಕಿನಿಸು, + -ಇಗೆ) 

ಕನಿಸು, (ಕ್ರಿ). ರೇಗು; ಕೆರಳು; ಕೋಪಿಸು : * ಕಿನಿಸು- ಕೋಪೇ” 
(ಶಮಧಾ) ; ಜಿನದತ್ತೆ ಕೇಳ್ದು ಕಿನಿಸಿ (ವಡ್ಡಾರಾ. ೧೧೧-೨೫); ಮನ 
ಮಜರಿದಂಜಿ ಬೆರ್ಚಿ ಬೆಸಳೆಯರ್‌ ನಿಜವಲ್ಲಭನೇನನೆಂದೊಡಂ ಕಿನಿಸದಿರ್‌ 
(ಆದಿಪು. ೪-೫೬) ; ನಿರ್ನಿನಿಸಿ ಕಿನಿಸಿದಳವಳ್‌. ದಿನಪನುದಯಡೊಳ್‌ 
ಕಾಯ್ದಳರ್ಕಮಣಿಪುತ್ರಿಕೆವೋಲ್‌ (ಲೀಲಾವ.೧೪-೨೪); ಅಳಲ್ಲುರಗನೋ 
ನೊಂದ ಪೆರ್ಬುಲಿಯೊ ಕಿನಿಸಿದೆಕ್ಕಲನೊ ಪಸಿದೆ ತಂದ ಪೆರ್ಮಾರಿಯೋ 
(ಚೆಬಪು. ೩೯-೩೫). [೫ನ + -ಸ್ಕು] 

ಶಿನಿಸ್ಕು (ನಾ). ಮುನಿಸು; ಕೋಪ; ರೇಗು : *ಕಿನಿಸು ಕ್ರೋಧದೊಳ೯? 
(ಕರ್ಣಾನಿ. ೪೧) ; *ಕಿನಿಸುಂ ಕಿಸುಗಣ್ಣು ಇಕಾಯ್ರು ಸೆಣಸೆನೆ ಕೋಪಂ 3 | 
(ಕವಿಕಂ. ೧೮೭); ಎನ್ನ `ನೆತ್ತಿಯೊಳುರಿ ಮಸಗಿದಂತಾಗೆ ಕಿನಿಸು ಕಯ್ದಣ್ಮೆ 
(ಕಾದಂಉ. ೫೭೨); ಯತಿಗಳಿಗೆ ಕಿನಿಸೇತಕವರೊಳು (ಶಂಕದಾ. ೧೨-೧೫); | 


10 


40 


45 


೧೮೧೦ 


ಕಿನ್ನರಸ್ವರ 


|. ಮುನಿಸು ಹರಿಸಕೆ ಕಲಹ ಸರಸದ ಕಿನಿಸುಗಳ ತುಂಗೋರು ಜಂಘೆಯ 
| ವನಜಮುಖಿಯರು (ಕುವ್ಯಾಉ. ಓರಿಇ. ೮-೫೫), ಕಿನಿಸಿಂ ಕಿಚ್ಚಂ 
ತಳ್ಳೊಯ್ದುಂ (ಉೌಮಾಶ್ವ. ೪೩-೩). (ಆ ಕಿಸಿಸ್ಕು) 
ಕಿನಿಸುಮಾತು (ನಾ). ಕೆರಳಿಸುವ ಮಾತು; ಕೋಪದ ನುಡಿ: 
ಆಕೆ ಎಂದೂ ಕಿನಿಸುಮೂತನ್ನು ನುಡಿದವಳಲ್ಲ (ಹಾಹುತ್ತ. ೬೪). 
[ಕಿನಿಸ್ಮು * ಮಾತ್ತು] 
ಕಿನಿಸುವೋದು (ಕ್ರಿ). ಕೋಪವನ್ನು ಬೋಧಿಸು; ಕೆರಳುವುದಕ್ಕೆ 
ಉಪದೇಶಮಾಡು : ಎಮ್ಮನುಡಿ ಮುನಿಗೆ ಕಿನಿಸುವೋದರೆಂಬ ನುಡಿ 
| ಯನೆ ಪೋಲ್ತು ದಜಕಿಂದಮಿದಂ ದಿವ್ಯಚಿತ್ತ ದೊಳವಧರಿಸಿ. .. ನೆಗಟ್ಟುದು 
(ಶಾಂಕಿಫು. ೧೦-೧೦೨ ವ). [ಕಿನಿಸ್ಕು-- ಓದು,] 
ಕಿನಿಸೇಯು (ಕ್ರಿ). ಸಿಟ್ಟಿಗೇಳು; ಕೋಪ ಹೆಚ್ಚಾಗು: ನೃಪತಿ ಕರವಾಳ 
ಜಡಿದು ಕಿನಿಸೇಜಃಿ (ಭೈರವೇ. ೧-೨೨೭). [ಕಿನಿಸ್ಠು* ಏಟ್ಟು (೮ ಏಜಕ್‌])] 
ಕಿನ್ನ (ಗು). ೧. ದುಃಖಗೊಂಡ : ಪೆಜನಾಡೆಜ್‌ಯಂ ನಿನ್ನ ಕೈಯೊಳ್‌ 
ಬನ್ನಂಬಡೆದು ಕಿನ್ನನಾಗೆ (ಕಬ್ಬಕಾ. ೮೯). (ನಾ). ೨. ವ್ಯಸನ; 
ದುಃಖ. ೩. ವ್ಯಸನಗೊಂಡವನು; ದುಃಖ: “ ಕಿನ್ನ- ಖಿನ್ನ 
ದುಃಖಿ? (ತದ್ಭಕೋ. ೭); ಫಣಾರತ್ನವೀಯೆನಲು - ಕಿನ್ನವಿಲ್ಲದೆಯಿತ್ತನು 
(ಪ್ರಭುಪು. ೭-೧೧೨). [ಆ ಸಂ. ಖಿನ್ನ] 
ಶಿನ್ನದನಿ (ನಾ). ಖಿನ್ನವಾದ ಧ್ವನಿ; ದೀನವಾಣಿ: ನೆಗೆನ ರೋಮಾಂಚ - 
ಮುಣ್ಮ್ಮುವ ಬೆಮಠ್‌ ನಡುಪ ಮೈಯೊಗುವ ಕಂಬನಿ ಕಿ[ಪಾಠಾಂ. ಬಿ, ಭಿ) 
ನ್ನದನಿ ವಿವರ್ಣಮನಾಂತ ಮೊಗಂ (ಚಬಪ. ೧೯-೩೦). [ಕನ್ನ ದನ್ನಿ] 
ಕಿನ್ನರ (ನಾ). - ಕಿಂಪುರುಷ: *ಕಿನ್ನರಃ, ಕಿಂಪುರುಷಃ, ಮಯುಃ, ಅಶ್ವ 
ಮುಖಃ - ಈ ೪ ಕಿನ್ನರರ ಪೆಸರ್‌ * (ಹಲಾಯು. ೧೪-೮೨) ; ಯಾಕೈ 
ನೀನು ನಿನಗಾಗಸದಲಿರವೇನಸುರನೋ ಕಿನ್ನರನೊ ನಿರ್ಜರನೊ 
(ಕುವ್ಯಾಅ.-೨೩-೩೬) ; ನರರು ತಿಳಿಯಲ್ಕಳವೆ ಸುರಕಿನ್ನ ರರಜಕಿಯದವನಾ 
(ಗಗತಾ.೧೬-೧). (ಸಂ. 
ಕಿನ್ನರಕದಂಬಕ (ನಾ). ಕಿನ್ನರರ ಸಮೂಹೆ: 'ಕತ್ತುರಿಯ ಮೃಗವಿವು 
ಚಮರಿಯಿವು ಕಿನ್ನರ ಕದಂಬಕವಿವು (ತೊರರಾ. ೩-೧-೩೧). 
[ಕಿನ್ನರ + ಕದಂಬಕ] 
ಕಿನ್ನರಗೇಯ (ನಾ). ಕಿನ್ನರರ ಗಾಯನ: ಕಿನ್ನರಗೇಯ ನಿಸ್ವನಂ 
ಭಜಿಯಿಸೆ (ಜಗವಿ. ೧-೪೧). (ಕಿನ್ನರ 4 ಗೇಯ] 
ಕಿನ್ನರಪತಿ (ನಾ). ಕಿನ್ನರರ ಒಡೆಯ; ಕುಬೇರ: “ಪೊನ್ನೆೇಆಿಯ 
ತಿಸುಳಿಗೆಳೆಯಂ ಕಿನ್ನರಪತಿ > (ಕರ್ಣಾನಿ. ೧). (ಕಿನ್ನರ 4+ ಪತಿ] 
ಕಿನ್ನರಭಾನೆ (ನಾ). ಕಿನ್ನರ ಸ್ತ್ರೀ: ದೇವಸತಿ ಗಡ ಈಕೆ ಕಿನ್ನರಭಾನೆ ಗಡ 
(ಬಿಜ್ಜಪು: ೩೦-೧೨), [ಕಿನ್ನರ + ಭಾವೆ] 
ಕಿನ್ನರಮಿಥುನ (ನಾ). ಕಿನ್ನರದ್ವಯ ; ಕಿನ್ನರ ದಂಪತಿ: ಕಿನ್ನರ 
ಮಿಥುನಮನವನಿಪಾಲತನಯಂ ಕಂಡಂ (ಕಾದಂಪೂ. ೫೧೭); ತಳಿತ 
ಕಿನ್ನರಮಿಥುನಸುಖ ಪರಿಮಿಳಿತ ಗೀತ ಶ್ರವಣಸನ್ನುತಪುಳಿನಸುಪ್ತಮರಾಳ 
ವೆಸೆದುದು ಗಜಪುರೋದ್ಯಾನ (ಕುವ್ಯಾಕು.೭-೨೭). [ಕಿನ್ನರ ಮಿಥುನ] 
ಕಿನ್ನರನೀಣೆ (ನಾ). ಒಂದು ಬಗೆಯ ವೀಣೆ: ಕಿನ್ನರವೀಣೆಯ 
ಕಿಂಪುರುಷರಿಂ (ಹಮ್ಮೀರ. ೮-೪೧ವ) ; ಸಖಿಯೊಬ್ಬಳು ಕಿನ್ನರವೀಣೆಯಿಂದ 
ಸಣ್ಣಸಣ್ಣ ಸುನಾದಗಳ ಹೊನ್‌ ಸೆಳೆಗಳನ್ನು ಚಿಮ್ಮಿಸುತ್ತಿರಲು 
(ತುಂಗಭ.' ೮೧). [ಕಿನ್ನರ ಕ್ಕಿ ವೀಣೆ] 
*ಿನ್ನರಸ್ವರ (ನಾ). ಕಿನ್ನರನ ಧ್ವನಿ; ಮಧುರವಾದ ಕಂಠಧ್ವನಿ: 
ಆಗುಳುಶುಂಠಿ ನುಗ್ಗೆಬೇರು .. . ಆಡಿನ ಹಾಲು, ತುಪ್ಪದಲ್ಲಿಯೂ 
ಸಹ ಹಾಕಿ ತುಪ್ಪ ನಿಲಲಟ್ಟು ಸೇವಿಸಿ ಕಿನ್ನರಸ್ವರಮಕ್ಕು (ಸಕವೈ. ೨೬೧). 


| [ಕಿನ್ನರ ೬ ಸ್ವರ) 


ಕಿನ್ನರಿ 


ಕಿನ್ನರಿ (ನಾ). ೧. ಕಿನ್ನರ ಸ್ತ್ರೀ: ಕಿನ್ನರಿಯಿಂಚರಂಬಿದಡಿದು ನುಣ್ಣರದಿಂ 
ಸವಿ ಸೂಸೆ ಪಾಡುವಾ ಕಿನ್ನರಿಯಂಕದೊಳ್‌ (ಶಬಶಂ. ೨-೪೦); ಪರಿಸರ 
ದೊಳ್‌ ಸಂಚುನೆತ್ತಿಂಚರದಿಂ ತನ್ನ ಚೆನ್ನ ಕಿನ್ನರಿಯೊಳ್‌ ಶ್ರುತಿಗೂಡಿ 
ಪಾಡುವ ಕಿನ್ನರಿಯ ಸರಸ ಸಂಗೀತಮಂ ಕೇಳ್ದು (ಶೆಬಶಂ. ೩-೩೫ ವ). 
ಪಿ. ಒಂದು ತಂತ್ರೀವಾದ್ಯ: ನೀಣೆಯನುರ್ದುತುಂ ಮಿಜುಪ ಕಿನ್ನರಿ 
ಯಿಂಚರಮಂ ನೆಗಬ್ಬುತುಂ (ಉದ್ಭಟೆ. ೫-೮೪) ; ನುಡಿಸುವ ವೀಣೆ ಕಿನ್ನರಿ 
ಸ್ವರಮಂಡಲ ತಂಬೂರಿ. ಕಾಮಾಕ್ಷಿಯ ನಾದ (ಅಖಂಡೇ. ೨೦೬-೪೬); 
ಕೋಣನಿದಿರಿಗೆ ಕಿನ್ನರೀ ಮಾಟದೆಂತೆ (ಪುರಂದ. ೧-೨೧೫-೧೫) ; 
ಕಿನ್ನರಿಯ ಬೊಮ್ಮಯ್ಯ ಕಿನ್ನರಿಯ .ಬಾರಿಸಲು ಕುನ್ನಿ ಹಸು ಮರೆತು 
ಕಿವಿಗೊಟ್ಟು (ಕನ್ನಜಾ. ೨೩೪-೩೫). [ಸಂ. ಕಿನ್ನರೀ] 

ಕಿನ್ನರಿಕಾಯಿ (ನಾ). ಕಿನ್ನರಿವಾದ್ಯದ ಬುರುಡೆ: (ಕ). 

[ಕಿನ್ನರಿ * ಕಾಯ್ಕಿ (ಆ ಕಾಯಳೈ)) 

ಕಿನ್ನರಿಕೆ (ನಾ). [ಸಂಗೀತ] ಒಂದು ರಾಗವ ಹೆಸರು: ನೀರೋತ್ಪಲಿನಿ 
ಎ ಕಿನ್ನರಿಕೆ ೬ * ವಸಂತ ಬಂಗಾಳನೆಂಬಿಪ್ಪತ್ತೆರಡು . ರಾಗಂಗಳುಂ 
ಕ್ರಿಯಾಂಗದಿಂದ ಪುಟ್ಟದವು (ವಿನೇಕ. ೨೩೪).  [ಸಂ. ಕಿನ್ನರಿಕಾ] 

ಕಿನ್ನರಿಕ್ರಿಯೆ (ನಾ). ಕಿನ್ನರಿಯನ್ನು ಬಾರಿಸುವಿಕೆ; ಕೆನ್ನರಿವಾದನ : 
“ಮೊರೆ (ಮುರೆ) - ಭ್ರಮರಾದಿ ನಿನದೇ, ಕಿನ್ನರಿಕ್ರಿಯಾಯಾಂ 
(ಶಮಧಾ). [ಕಿನ್ನರಿ + ಕ್ರಿಯೆ) 

ಿನ್ನರಿಕ್ಷೇತ್ರ (ನಾ). ಗಡಿಯಲ್ಲಿ ಕಿನ್ನರಿ ಕಲ್ಲುಗಳನ್ನು ನಟ್ಟಿರುವ 
ಪ್ರದೇಶ; ಒಂದು ಕ್ಷೇಶ್ರದ ಹೆಸರು (?) : ಪೂರ್ವತಃ ಕಿನ್ನರಿಕ್ಷೇತ್ರಂ 
(ಸೌಇಇ. ೫೫, ೩-೯; 7). "ಕಿನ್ನರಿಗಲ್‌' ಪರಾ. [ಕಿನ್ನರಿ * ಕ್ಷೇತ್ರ] 

ಕಿನ್ನರಿಗಲ್‌, ಕಿನ್ನರಿಗಲ್ಲು (ನಾ). ಹೊಲದ ಸೀಮೆ. ಗುರುತಿಸು 
ವುದಕ್ಕಾಗಿ ನಿಲ್ಲಿಸಿದ ಗುರುತಿನ ಕಲ್ಲು; ಕಿನ್ನರಿ ಚಿತ್ರವನ್ನು ಕೆತ್ತಿದ 
ಕಲ್ಲು; ಗಡಿಗಲ್ಲು: ನಿಜ್‌ಸಿದ ಕಿಂನರಿಗಲ್ಲ ಗುಡ್ಡೆ (ಸೌಇಇ. 3೭-11, 
೧೧೯-೫೧; 948) ; ಈಶಾನ್ಯದ ಸೀಮೆ ಇಟ್ಟಿಗೆಯ ಹಾಳ ಹೊಲದ ಬಡಗಣ 
ಹೊರೆಯ ಕಿನ್ನರಿಗಲ್‌ (ಎಇ. 2೭೫1, ೪೮-೫೯; 1149). ಕಿನ್ನರಿಗಲ್ಲು: 
ಮೇರೆಯಲ್ಲಟ್ಟ ಕಿನ್ನರಿಗಲ್ಲು (ಸೌಇಇ. ೫೫, ೫೫-೫೦ ; 1062) ; ಪಡುವಣ 
[ಬ]ದುವಿನ ಕೊತ್ತುರೊಳಗಣ ಉಳಿಮುಖದ ಕಿಂನ್ನರಿಗಲ್ಲು (ಸೌಇಇ. 
x೫, ೭೪-೩೬ ; 1112). *ಕೆನ್ನರಿಕ್ಷೇತ್ರ' ಪರಾ. [ಕಿನ್ನರಿ * ಕಲ್‌] 

ಕಿನ್ನರಿಗಲ್ಲು "ಕಿನ್ನರಿಗಲ್‌' `ನೋ. 

ಕಿನ್ನರಿನೀಣೆ (ನಾ). - ಕಿನ್ನರವೀಣೆ: ತುಂಬುರವೀಣಿ ಕಿನ್ನರಿವೀಣಿ 
(ಆದವ. ೩೮). (ಕಿನ್ನರಿ * ವೀಣೆ] 

ಕಿನ್ನಾಡು (ನಾ). ಕೆಳಗಿನ ನಾಡು; ಪಾತಾಳಲೋಕ : ಎಲರುಣಿಗಳ್‌ 
ಕಿನ್ನಾಡ ಬಿಲಂಬೊಕ್ಕವು (ಜಯಕಾ. ೭-೧೨). [೮ ಕೆಟಿಗು * ನಾಡು] 

ಕಿನ್ನಿಟ್ಟಿ (ನಾ). ಇಟ್ಟಿಯ ಕೆಳಗ್ಳು ಕೆಳಭಾಗ: “ಕೀಟಕೀರಿ, 
ಕೀಚ್ಬೊಟ್ಟಿ, ಕಿನ್ನೆಲಂ, ಕಿನ್ನಿಟ್ಟಿ (ಕಬ್ದಾನು. ೩೬೮ ಪ್ರಯೋ). 

[ಆ ಕೆಟಗು + ಇಟ್ಟ] 

ಕಿನ್ನೀರ್‌ (ನಾ). ಕೆಳಗಿನ ನೀರು; ತಳದ ಜಲ: ಕಿನಾದೇಶಕ್ಕೆ - 
ಕಿನ್ನೀರ್‌, ಕಿನ್ನೆಲಂ (ಶಮದ. ೧೭೬ ಪ್ರಯೋ). [ಆ ಕೆಆಗು * ನೀರ್‌] 

ಕಿನ್ನೀರ್ಗಾಣ್‌ (ಕ್ರಿ). ತಳದ ನೀರು ಕಾಣು; -ಬತ್ತಿಹೋಗು: 
ಮುನ್ನಿ ರ್‌ ಕಿನ್ನೀರ್ಗಂಡತ್ತಿದೇನದ್ಳುತಮೊ ಶತಮಖಂ ಮಾಜ್ಬ 
ಜನ್ಮಾಭಿಷೇಕಂ (ಮಲ್ಲಿಪು. ೧೨-೧೩೭). [ಕಿನ್ಸೀರ್‌ + ಕಾಣ್‌] 

ಕಿನ್ನೂರಿ(ನಾ).-ಕಿನ್ನರಿ ೨: ತಂದನ್ನ ತಾನ ಎಂದು ಕೈಯಲಿ ಕಿನ್ನೂರಿಧರಿಸಿ 
(ವಿಸ್ತೋಸು. ೬೯-೧) ; ತಾಯಿಮಕ್ಕಳ ನುಡಿಯು ತಾಳ ಬಾರಿಸಿದಾಂಗ 
ಜೋಡಿ ಕಿನ್ನೂರಿ ನುಡಿದಾಂಗ (ಗರತಿ. ೧೦-೫೨). [ಆ ಸಂ. ಶಿನ್ನರೀ) 

ಕಿನ್ಕೈಲ "ಕಿಬ್ಸಿಲ' ನೋ. 


೧೬೧೧ 


5 


ತನಿ 


ಕಿಪಣಾಸಿ (ನಾ). ಊಟಿದಲ್ಲಿಯೂ ಕೃಸಣತೆಯುಳ್ಳವನು; ಪರಮ 
ಲೋಭಿ; ಜಿಪುಣ: ಆಯಮ್ಮ ಎಂಜಲ ಕೈಲಿ ಕಾಗೆ ಹೊಡೆಯುವುದಿಲ್ಲ 
. ** ಭಾರಿ ಕಿಪಣಾಸಿ (ಅಭಿಮಾ. ೬೬). [£ ಸಂ. ಕೃಪಣಾಶಿನ್‌?] 

ಕಿಪಾತು (ನಾ). ಅಸಮಾನ; ಫಜೀತಿ: ಅ ಡ್ರೈವರ್‌ ರಾಜು ಕೈಗೆ 
ಸಿಕ್ಕಿ ಕೆಟ್ಟು ಕಿಪಾತೆದ್ದು ಹೋಗಿ ಲದ್ದಿಯಾಗಿದೆ (ಮರ್ಯಾದೆ. ೮೨). 

[+ ಅರ. ಖಿಪ್ಪತ್‌; ಮರಾ. ಖಪತ] 

ಕಿಪ್ಪರಿ (ಕ್ರಿ). ಕೆಳಗೆ ಓಡಾಡು; ಹರಿದಾಡು: ಕುಣಿಕುಣಿದು 
ಕೈಚಪ್ಪಳೆಯ ಕಟ್ಟಣಿಯರದಿ ಶಿಪ್ಪರಿವುತಾಡಿದ [ಪಾಠಾಂ. ಕಟ್ಟಣೆಯರಲಿ 
ಕುಬುಬಿಜದು ಕಾದಿದ]ಕಜುಗುಜುಹಿನಸುರರ ಪಚಾರಿಸುತ (ತೊರರಾ. 
೫-೮-೪೮). (ಆ ಕಟ್‌ + ಪರಿ] 

ಶಿಪ್ಪಳಿಸು (ಕ್ರಿ). (9): ಅಡುವಟ್ಟಿಗಳ ತಡಂಗಳ ನೆತ್ತರ ತೊಜಕಿಗಳುಂ 
ನೆಣ ದ ಕೆಜಕಿಗಳುಂ ಕಿಪ್ಪಳಿಸಿದ ಕುರುಳ್ಗಳುಂ೦ ಕುಣಿದಾಡುವ 
ಮರುಳ್ಗಳುಂ (ಮಹಾನೇ. ೧೨-೫೯ ವ). [2] 

ಕಿಸ್ಪಾಳಿ (ನಾ). (ಗದ್ದೆಯಲ್ಲಿಯ) ಕೆಳಗಿನ ಹಾಳಿ, ಭಾಗ: 
ಕಿಪ್ಪಾಳಿಯ ಕಡೆಗೆ ಕೊಯ್ಯುತ್ತಿದ್ದ ಮಲ್ಲನು (ಕಸಾಪ. 1, ೧೩೧; 1916). 

[< ಕೆಟಗು + ಪಾಳಿ] 

ಕಿಫಾಯತಿ, ಕಿಫಾಯತು (ನಾ). ಲಾಭ; ಫಾಯದಜೆ: ದವುಡು 
ಮಾಡಿದರೆ ಬಹಳ ಕಿಫಾಯತಿ... ಸಿಕ್ಕೀತು (ರಾಜೇಂದ್ರ. ೯೨); 
ದುಡ್ಡಿದ್ದವರಿಗೆ ಕುಳಿತಲ್ಲಿ ಕಿಫ್ಯಾಯತಿಯ ದಾರಿ ಸಿಕ್ಕಿಯೇ ಸಿಕ್ಕುತ್ತದೆ 
(ಜಾರುದಾ. ೧೫೨). ಕಿಫಾಯತು:: ಸರಕಾರಕ್ಕೆ ಕಿಫಾಯತು ಕೂಡಿ 
ಬರುವ ಹಾಗೆಯೂ (ಮಹಾವಂ. 11, ೬೯). 

[«- ಅರ. ಕಿಫಾಯತ್‌; ಹಿಂ. ಮರಾ. ಕಿಫಾಯತೀ). 


|*ಿಫಾಯತು "ಕಿಫಾಯತಿ' ನೋ. 


25 


30 


35 


4 


ಲು 


ಕಬಳಿ (ನಾ). (ಕಥಾ). ಮನೆಯ ಹೊರ ಅಂಚು; ಬದಿ: ರಾತ್ರಿ ವೇಳೆ 
ಯಲ್ಲಿ ಯಾರಾದರೂ. ಕಿಬಳಿಗೆ ಬಂದು ನಿಂತರೆ ಕಳ್ಳನೆಂಬ ಸಂಶಯ 
ಬರುವುದು ಸಹಜ (ರೂಢಿ). [ಆ ಕೆಆಗು * ಬಳ್ಳಿ (ಆ ಬ)] 

ಕಿಬ್ಬಂಡೆ (ನಾ). ಕಿರಿಯ ಬಂಡೆ: ಹೆಬ್ಬೆಟ್ಟ ಕಿಬ್ಬೆಟ್ಟ: ಹೆಗ್ಗುಡ್ಡ 
ಹೆಬ್ಬಂಡೆ ಕಿಬ್ಬಂಡೆಗಳ ತಂಡದಾಯಮೋ (ಶ್ರೀರಾಮಾ. ೩೫೩-೩೫೪). 

(ಆ ಕಂದು ಬಂಡೆ] 

ಕಿಬ್ಬದಿ "ಕಿಟ್ಟರಿ?' ನೋ. 

ಕಿಬ್ಬರಿ "ಕಿಟ್ಟರಿ? ನೋ. 

*ೆಬ್ಬಸಿರು "ಕಿಟ್ಟಸಿಲ್‌ ನೋ. 

ಶಿಬ್ಬಸಿಲ್‌ "ಕಿಟ್ಟಸಿಅ್‌್‌' ನೋ. 

ಕಿಬ್ಬಸಿಯು "ಕಿಟ್ಚಿಸಿರ್‌? ನೋ. 

ಕಿಬ್ಬಸುರ್‌ "ಕಿಟ್ಟಸಿಜ್‌್‌' ನೋ. 

ಕಿಬ್ಬಸುಲ್‌ "ಕಿಟ್ಟಿಸಿಟ್‌' ನೋ. 

ಕಿಬ್ಬಸುಣಿ "ಕಿಬ್ಬಸಿರ್ಜು' ನೋ. 

ಕಿಬ್ಬಾಗು (ಕ್ರಿ). ಕೆಳಬಾಗು; ಕೆಳಕ್ಕೆ ಬಾಗು: ಒಬ್ಬರ ಬಳಿಗೆ 
ಮೇಲುಬ್ಬಸ ಬಡುತಲಿ ಸಿಬ್ಮಾ(ಬ್ಬಾ)ದಿಗೀರಿಕೊಂಡಬ್ಬಬ್ಬಾ ಎನುತಲಿ 

(ಮೋಕ್ಷದೀ, ೨೦೬). [೮_ಕೆಟಗು + ಬಾಗ್ಕು) 

ಕಿಬ್ಬಿ, ಕಿಬ್ಬೆ (ನಾ). ಇಳಿಜಾರು ; ಬೆಟ್ಟದ ಪಕ್ಕು, --ತಟಿ: ಕೇಕೆಯ 
ಶಿಬ್ಬಿಯಲಿ ಶ್ರೀಕಲಿದೇವರಿಗೆ, ಬಿಟ್ಟ ಗರ್ದ್ದೆ (ಎಕ. ೩೫, ಚಳ್ಳಕೆ. 
೨೧-೪೧; 1087); ಗ್ರಾಮಕ್ಕೆ ತೆಂಕಲಾಗಿ ಬೆಟ್ಟಿ ಕಿಬ್ಬಿಯಲ್ಲಿ 
ಕ್‌ * ನೆಟ್ಟಿ ಕಲ್ಲು (ಎಕ. X1೪, ಸಂಜನ. ೨೯೫ ಫು ೧೫೦; 1761); 
ಅ ಟ್ಟ ಬೆ ಟ್ಟ ದರಿ ಬ್ಬಿ ಯೊ ಳಗೆ (ಗೋಹಾಡು. ೯-೪೪); ಪಾತಾಳ 
ದಾಳಿಕೆ ಬಾಯ ತೆರೆದಂತಿರ್ದ ಕಿಬ್ಬಿದರಿ (ಶ್ರೀರಾಮಾ. ೧೧೮-೧೭೬). 


ಕಿಚ್ಚಿವಾಯ್‌ 


ಕಿಬ್ಬೆ: ವಾಯುನ್ಮಭಾಗದ ಕಿಬ್ಬೆಯ ಕೆಂಬರೆ ಮುಡುಕಿನಲ್ಲಿ (ಎಕ. 111, | 
ತಿರುವ. ೬೨-೧೯೫; 1677) ; ಕೊತ್ತಿಗನ ಮೊರಟಿಯ ಪಡುವಚಾರಿ ಕಿಬ್ಛೆ 
ಯಲ್ಲಿ ದಕ್ಷಿಣ ಮುಖವಾಗಿ ನೆಟ್ಟಿ ಕಲ್ಲು (ಎಕ. ಶ್ರೀರಂಗ, 
೧೪-೧೩೨ ; 1686). [?] 
ಕಿಬ್ಬಿನಾಯ್‌ (ನಾ). ಬೆಟ್ಟದ ಕಿಬ್ಬಿಯಂತಹ ಬಾಯಿ (?): ಆ|5 
ರಕ್ಕಸಿಯ ಕಿಬ್ಬಿವಾಯ್‌' ಬಳೆದತ್ತವನ ತನುಗೆ ತಕ್ಕಂತೆವೋಲ್‌ 
(ಶ್ರೀರಾಮಾ. ೪೧೪-೩೦೧). [ಕಿಬ್ಬಿ * ಬಾಯ್‌] 
ಿಚ್ಬೆ “ಕಿಬ್ಬಿ ನೋ. 
ಬೆ ಬ್ಬ (ನಾ). ಕಿರಿಯ ಬೆಟ್ಟ; ಗುಡ್ಡ: ಹೆಬ್ಬೆಟ್ಟಿ ಕಿಬ್ಬೆಟ್ಟ... 
ಹೆಬ್ಬಂಡೆ, ಕಿಬ್ಬಂಡೆಗಳ ತಂಡದಾಯಮೊ (ಶ್ರೀರಾಮಾ. ೩೫೩-೩೫೪). 
[ಆ ಕಿಜಕಿದು + ಬೆಟ್ಟ) 
ಕಿಬ್ಬೆಹೊಲ (ನಾ). ಕೆಬ್ಬೆಹೊಲ (?): ಕೋಡಿಹಳ್ಳಿಗೆ ತೆಂಕಲು 
ಕಿಬ್ಬೆಹೊಲದಲು ಕಲ್ಲುವಂದೂ (ಎಕ. ೪, ಹಾಸನ. ೮೬-೮೨ ; 1596). 
[ಕಿಬ್ಬೈ * ಹೊಲ (೮ ಪೊಲ)) 
ಕಿಬ್ಬೊಟ್ಟೆ "ಕಿಟ್ಬೊಟ್ಟಿ ' ನೋ. 
ಕಿಬ್ಬೊಡೆ "ಕಿಳ್ಬೊಡೆ' ನೋ. 
ಕಿಬ್ಬೊನಲು (ನಾ). ಚಿಕ್ಕ ಪ್ರವಾಹ; ಚಿಕ್ಕ ಹೊಳೆ, ತೊರೆ: 
ಬಲಿದುಸುರ ಬಿಸುಸುಯಿಲ ಹಬ್ಬಿದ ಕಳಕಳದೆ ಕಂಬನಿಯ ಕಿಬ್ಬೊನಲಿಳಿವ 
ಕದನಿನ ಹೊತ್ತ ದುಗುಡದ ಮುಖದೊಳ್ಳೆ ತಂದ (ಕುವ್ಯಾಭೀ 
[೮. ಕಿಜಕಿದು + ಪೊನಲು (ಆ ಪೊನಲ್‌)] 
ಕಿಮಟ (ನಾ). ಕಿಟ್ಟ; ಆವರಣ; ಪದರ: ಕಾಲದ ಕಿಮಟ (೦೯೬೫) 
ಅವುಗಳಿಗೆ ಹಿಡಿದು ಅವುಗಳಿಗೆ ಪ್ರಾಚೀನತೆಯ ವಿಚಿತ್ರವೇ ಬಂದಂತೆ 
(ಕಶಾಅ. ೨೫). ೧) 
ಕಿಮಟ್ಟಿಕಾಲಿಯ(ನಾ).ಒಂದು ಪ್ರದೇಶದ ಹೆಸರು: ಪೂರ್ವತೋಕೂಡೆ 
ಕುನಿಯ್ಕುರಿಕಿಮಟ್ಟಳಾಲಿಯ ಸೀಮಾ(ಇಆ. x1೪, ೫೪-೧೦೪; 9441).[?) 
ಕಿಮಿ, "ಕಿವ್ಕಿ' ನೋ. 
ಕಿಮ್ಮಿ "ಕಿವ್ಕಿ' ನೋ. 
ಕಿಮಿಗೆಡಿಸು "ಕಿವಿಕೆಡಿಸು' ನೋ. 
*ಿನಿಚು "ಕಿಮುಟ್ಟು ' ಕೋ. 
ಕಿಮುಕ್‌ (ನಾ). ಒಂದು ಅನುಕರಣವಾಚಕ ಶಬ್ದ. 
ಕಿಮುಕ್‌ ಎನ್ನು ” ಸದ್ದುಮಾಡು : ಅವನು ಕಿಮುಳ ಎನ್ನದೆ 
ತೆಪ್ಪಗೆ ಕುಳಿತಿದ್ದನು (ರೂಢಿ). 
ಕಿಮುಳ್‌ "ಕಿಮುರ್ಬು' ನೋ. 
ಕಿಮುಳ್ಳು "ಕಿಮುಟ್ಟು” ನೋ. 
ಕಿಮುಳ್ಳ ೪ "ಕಿಮಟ್ಟು ಟೀ? ನೋ. 
ತಿಮುಲ್‌್‌, ಕಿಮುಳ್‌ (ನಾ). ಹಿಸುಕಲ್ಪಟ್ಟುದು ; ಕೆವುಚಿದುದು : 
"ಕಿಮುಟ್ಟುಲೀ? ಪರಾ. ಕಿಮುಳ್‌: “ಕರಂ ಕಿಮುಳೆ ಚಿಕ್ಕೆಣದೊಳ್‌? 
(ಕರ್ಣಾನಿ. ೯೩). (?) 
ಕಿಮುಲ್ಲು, ಕಿಮಚು, ಕಿಮುಳ್ಳು, ಕಿವಿಚು, ಕೆವುಚು, ಕೆವುಟ್ಟು 
ಗಿವುಚು (ಕ್ರಿ). ೧. ಹಿಸುಕು; ಹಿಂಡು: “ಕಿಮುಟ್ಟು - ಹಸ್ತಮರ್ದನೇ? |40 
( ಶಮಧಾ) ; “ನಯಮಾಗಿಯೆ ಮಾಡಿದನೊಳ್‌ ಕಿಮುಲಸ್ವಿದಂ 8 
(ಕರ್ಣಾನಿ. ೮೯) ; ಪಂಕಜ೦ಗಳನವಿಧೇಯ ವೀರಶಿರಮೆಂದು ಕಿಮುಲ್ವಿ | 
(ಪಷ್ಪಫು. ೪-೫೯); ಕೀಡೆಯಂ ಶಿಮುಲ್ಕುವುದಕ್ಕೀ ಚಾಣೂರೆನೇಳೆ 
(ಅರ್ಧನೇ. ೮-೫೮) ; ಕಿಮುಚಸ್ತಿದ ತಳಿರಂತೆ ನೊಂದು (ಶಬ್ದಾನು. ೧೪೦ | 
ಪ್ರಯೋ). ೨. ನುಣುಪುಮಾಡು; ಪುಡಿಮಾಡು : *ಕಿಮುಚ್ಛ ದನೆಂದು |" 
ಚಿಕ್ಕಣ ಮಾಗಿ[ಚಿಕ್ಕಣೆಯಾಗಿ]ಮಾಡಿದಂ೦ (ಶಮದ. ಕಿ. ೩೪). 


111, 


.. ೧೦-೧೫). 
20 


25 


90 


ದಿ೮ಗಿ೨ 


ಕಿರ್‌ 


ಕಿಮಚು: (8). ಕಿಮು ನ್ಗ: ೧, ವಿರಹದಿಂದುರಿಗದಿರಿಂದ 

ಕಿಮುಳ್ಳಿದ ತಳಿರೆನೆ ಕೊರಗಿ (ಜಯಕಾ. ೪-೪೫). *ಿವಿಚು : ೧. ಬಿಸಿ 

ನೀರನೆಆ?ದು ಕಿವಿಚಿದ ಪುಲ್ಲಸೊಜ್ಜಿಗೆಯ ರಸದೊಳಗೆ ಅರದಕ್ಕಿಯಂ 

ಸಮಂಗೂಡಿ ಸೋದಿಸಿಕೊಂಡು ! ಸೂಸಶಾ. ೧-೩೬) ; ಬಾಳೆಯ ಹಣ್ಣನೂ 

ಹುಣಿಸೆಯ ಹಣ್ಣನೂ ಕಿವಿಚಿ ಶರ್ಕರನೆರಸಿ ಮೆಲ್ಲಲು ಮೂತ್ರ ಬಿಡುವುದು 

(ಸಕವೈ. ೩೭೩); ಹೆಂಡತಿಯ ಕುತ್ತಿಗೆ ಕಿವಿಚಿ ಪ್ರೀತಿಗೆ ಅಂತ ಗಂಧದ 

ಮರದಲ್ಲಿ ಸುಟ್ಟನಂತೆ (ನಡೆದಾ. ॥1, ೫೨೦). ಕಿವುಚು: ೧. ಕಳಿದ 

ಹಲಸಿನ ಹಣ್ಣ ತೊಳೆಗಳಂ ಸಲೆಕಿವುಚಿ ಹಿಳಿದ ರಸದಲ್ಲಿ (ಸೂಪಕಾ. 

ಸುಟ್ಟುಕೊಂಡು ಸಾಯುತಿರುವವರ ಕರುಳು ಕಿವುಡುವ 
ಚೀರಾಟಗಳನ್ನು ಕೇಳಿ (ಧರ್ಮರೆ. ೨೨); ದೇಸಾಯರು ಮುಖ ಕಿವುಚಿ 
ದ್ದನ್ನು ಲೆಕ್ಕಿಸದೆ ರಾಘಪ್ಪ ಮುಂದುವರಿದನು (ಗಂ ಮಾಯಿ. ೧೦೨). 
ಕಿವುಲ್ಲು: ೧. “ಉಪಮರ್ದಃ, ವಿಪ್ರಕಾರಃ - ೨ ಕಿವು(ಮು)ಟ್ವಾವುದು? 
(ಹಲಾಯು. ೧೨೭-೮೪) ; 'ಕಿವುಟ್ತಿ ಪೀರ್ವಮೊಲೆ (ಸುಕುಮಾ. ೯-೯೯). 
ಗಿವುಚು : ೧. ಹುಣಸೆ ಹುಳಿಯನ್ನು ೧ ಕಪ್ಪು ನೀರಲ್ಲಿ ಗಿವುಟಿ ಸೋಸ 
ಬೇಕು. (ಆಡುಸೌ. ೧೦೯) ; ಈ ಕರುಳು ಅಲೆ ಅಲೆಯಾಗಿ ಆಹಾರವನ್ನು 
ತಳ್ಳುವುದಲ್ಲದೆ ಆಹಾರವನ್ನು ಗಿವುಚುವುದೂ ಉಂಟು.(ಬಾಲಪ್ರ. 1, ೨೫೨). 

[ಕಿಮುಟ್‌' + -ಚು] 

ಶಿಮುಲ್ಲುಲಿತ, ಕಿಮುಳ್ಳುಳಿ (ಕ್ರಿ). ಪುಡಿಯಾಗುವಂತೆ ತುಳಿ 
ಮುದ್ದೆಯಾಗುವಂತೆ ತುಳಿ: “ತಿಮುಟ್ಲುಟದನೆಂದು ಸಣ್ಣಮಾಗಿ 
ತುಆಿದಂ * (ಶಮದ. ಸರಿ. ೧); ಕೆಲವಣಿಯಂ ಕಿಮುಟ್ಟುಟದುವೇಲ್ಲು 
(ಅನಂತು. ೧೪-೧೧). ಕಿಮುಳ್ದುಳಿ: ವಾಮಪಾದದಿಂದ ಕಿಮುಳ್ಹುಳಿವುತ್ತ 

» - ಕೊಂದನಾ ವೀರೇಶಂ (ವೀರವಿ. ೧೨-೫೭). 
[ಕಿಮುಲು್‌ + ತುಲ] 

ಕಿಮ್ಮತ್ತು (ನಾ). ೧. ಬೆಲೆ; ಮೌಲ್ಯ; ಕ್ರಯ : ಅಮಲ್‌ದಾರುಗಳು 
ಜಫ್ತಿ ನೋಟಿಸಿನ ಕಿಮ್ಮತ್ತನ್ನು ಹರಾಜಿನ ಖರ್ಚನ್ನು ದಾಖಲ್ಮಾಡಿ 
(ಗ್ರಾಮಾಕ. ೭೩) ; ಹೆಚ್ಚೆಚ್ಚು ಕಿಮ್ಮತ್ತಿನ ಸೀರೆಗಳು (ಮೋಹಿನಿ. ೬೩). 
೨. ಗೌರವ; ಮರ್ಯಾದೆ: ಆ ಕಿಮ್ಮತ್ತಿಲ್ಲದ ಕೆಲಸಕ್ಕೆ ಸೇರಿಕೊಂಡಿದ್ದೆ 
(ನಾಪೋಲಿ. ೩೩) ; ವ್ಯಕ್ತಿಗೆ ಕಿಮ್ಮತ್ತಿಲ್ಲ... ಈ ಜನ ಸಮುದ್ರದಲ್ಲಿ 
(ಮುಕ್ತಿ. ೬). [4 ಅರ. ಕೀಮತ್‌ ; ಮರಾ. ಕಿಮ್ಮತ್‌] 

ಕಿಮ್ಮೀರ (ನಾ). ೧. ಒಂದು ದೇಶ: ಕಿಮ್ಮೀರ ದ್ರಾವಿಡ ನೃಪರೆಲ್ಲರು 
(ಜಿನರಾ. ೮-೬೫). ೨. ಭೀಮಸೇನನಿಂದ ಹತನಾದ ಒಬ್ಬ ರಾಕ್ಷಸ: 
ತದ್ವನಾಧಿಪತಿಯಪ್ಪ ದೈತ್ಯಂ ಕಿಮ್ಮೀರಂ . . . ಅಡ್ಡ ಮಾಗಿರೆ (ಪಂಪಭಾ. 
೭-೨೬ವ) ; ಇಟ್ಟೊರಸಿ. ಹುಡಿಯಲಿ ಹೂಳಿದನು ಕಿಮ್ಮೀರದಾನವನ 
(ಕುವ್ಯಾಆ. ೧-೩೪. [ಆ ಸಂ. ಕಿರ್ಮೀರ] 

ಕಿಮ್ಮೀರವೈರಿ (ನಾ). ಕಿಮ್ಮೀರನೆಂಬ ರಾಕ್ಷಸನ ಶತ್ರು ; ಭೀಮಸೇನ: 
ಕಿಮ್ಮೀರವೈರಿ ಮುಟ್ಟಿವಂದಾಗಳ್‌ . . . ರಾಜಾಧಿರಾಜನಂ ಪರಾಭವಂ 
ಬಡಿಸದಿರೆಂದು ಬಲದೇವಂ ಬಾರಿಸೆ ವಾರಿಸೆ (ಪಂಪಭಾೂ. ೧೩-೯೭ ವ). 

[ಕಿವ್ಮೀರೆ ೬ ವೈರಿ] 

ಕಿಮ್ಮೆನ್ನು (ಕ್ರಿ). ಇದಿರಾಡು; ಆಕ್ಷೇಪಿಸು: ನಿನ್ನ ಮೈದುನರೆಂದು 

ನುಡಿವಾಗ ನಮಗೆ ಕಿಮ್ಮೆನ್ನಬಾರೆದ ತೇಜವಿಹುದು (ಭರಚ. ೭೮-೭೨). 
[ಕಿಂ + ಎನ್ನು (೮. ಎನ್‌] 

ಕಿನ್ಸುನ್‌ (ನಾ). ಒಂದು ಅನುಕರಣ ಶಬ್ದ: ಆಜ್‌ಯದೆ ಬಂದೆವು 
ಕಿಮ್ಸನ್‌ ಪರಿಹರಿಸಯ್ಕ ಭಿಮ್ಪುನ್‌ (ಪುರಂದ. ೨-೫೯-೧) ; ಮತ್ಸ್ಯಾವ 
ತಾರಗೆ ಕಿಮ್ಸನ್‌ ಕೂರ್ಮಾವತಾರಗೆ ಭಿಮ್ಸನ್‌ (ಪುರಂದ. ೨-೫೯-೩). 

[?) 
ಕರ್‌ (ನಾ). ಒಂದು ಅನುಕರಣ ಶಬ್ದ. 


HI); 


ಕಿರ 


ಕಿರ್‌ ಎನ್ನು ಕರ್‌ ಎಂದು ಶಬ್ದಮಾಡು; ಚೀರು ; ಆನೆಯಂತೆ 
ಕಿಳಿರು. ಕಿರ್‌ಕಿರ್‌, ಕರ್ಕಿರ್‌ - ೧, ಬಾಗಿಲ್ಕು ಮುಂತಾದುವು 
ಗಳನ್ನುತೆರೆಯುವಾಗ ಇಲ್ಲವೇ ಮುಚ್ಚುವಾಗ ಉಂಟಾಗುವ ಶಬ್ದ. 
೨. ಹಕ್ಕಿಗಳ ಧ್ವನಿ: ಕೆಂಬಿತ್ತನುಗಿಯುತುಂಡಾಡಿಂಬದ ಬೀಡೆಯೊಳ್‌ 
ಸಿಲ್ಕಿ ತುಂಡು ಕರ್ಕಿ [ಪಾಠಾಂ. ಕೀರ್ಕೀ]ರೆಂಬ ಮಜಕಿಗಿಳಿಗಳೊಳ್‌ 


(ವರ್ಧವಷು. ೨-೪); ತೂಗುಂಡೆನೆಯಂ ತಟಕ್ಕೈಸಿ ಕಿರ್ಕೀರೆನುತೆಡೆ 
ಗೆಸಜಕೊಳ್‌ ಬಿಟ್ಟು (ಸೂ ಕ್ತಿ ಸು ೪-೬೭). (7 
ಕರ (ನಾ). ಕಾಡುಹಂದಿ; ಮಿಕ: (ಕಿ). [ಸಂ.] 


ಕಿರಕ (ನಾ). ಒಂದು ಬಗೆಯ ಭೂಮಿ: ತೋಟ ತುಡಿಕೆ ಹಕ್ಕಲ್ಲು 
ಕುಂಮರಿ ಕೊಹು ಸರಕಲ್ಲು ಕೊಡದಿ ಕಿರಕ ಕಾಡಾರಂಭ ಮುಂತಾಗಿ 
ಯೇನ್ನು ಉಂಟಾದನ್ನು ಅನುಭವಿಶಿಕೊಂಡು (ಎಕೆ. ೪1, ಕೊಪ್ಪ. 
೪೯-೨೨; 1392). [?) 

ಕಿರಕು (ನಾ). ಒಂದು ಬಗೆಯ ಚರ್ಮರೋಗ: ಕಿರಕುಂ ತುಆಯುಂ 
ತದ್ದುಂ ನಿಸಮುಂ ತೊನ್ನುಂ .* ೬ ಕುತ್ತೆಂಗಳ್‌ (ಸಸಾರ. ೧೦೨-೧೫). 

[?. / ತಮಿ. ಚಿರಜ್ನು. ಮಲ. ಶಿರಣ್ಮು] 

ಕಿರಕುಳ "ಕಿಲುಕುಲ' ನೋ. 

ಕಿರಗಣಿ, ಕಿರಗಣೆ, ಕಿರಗುಣಿ, 8ರುಗುಣಿ (ನಾ). ಅಗಲ ಕಡಿಮೆ 
ಇರುವ ಸೀರೆ; ಕಿರಿಗೆ; ಪರಿಕಾರ: ತನ್ನ ಕಿರಗಣಿಯ ದಾರ ಬಿಚ್ಚಿ ನನ್ನ 

ಕೈಯನ್ನು ತನ್ನ ಹೊಟ್ಟೆಯ ಮೇಲಿಟ್ಟು ಕೇಳಿದಳು (ಆಬೋಲೀ. ೯). 
ಕಿರುಗಣೆ: ಆಗ ಇನ್ನೂ ಕಿರುಗಣೆ ಉಟ್ಟು ನಲಿದಾಡುತ್ತಿದ್ದ ಎಳೆಯ 
ಬಾಲೆ (ಮೂರುದಾ. ೧೧೨); ರಾಕ್ಷಸ ವೇಷಗಳು... ಕಥಕ್ಕಳಿ ವೇಷ 
ಗಳಂತೆಯೂ ಸ್ಥಳೀಯ ದೆವ್ವಗಳಂತೆಯೂ ಕಿರಗಜೆ ' ತೊಡುತ್ತಾರೆ 
(ಯಕ್ಷಬ. ೧೧೦). ಕಿರಗುಣಿ : ಹುಡಿಗಿಗೆ ಒಂದು ಕಿರಗುಣಿ ತಂದಿವ್ಹೇವೆ 
(ರೂಢಿ). *ಿರುಗುಣಿ : ಚಿಕ್ಕಮಕ್ಕಳ ಕೂಡಿಯಾಡುತಿರೆ ಕಿರುಗುಣಿಯ 
ನಕ್ಕರಿಂ ಕಂಚುಕವ ತೊಡಿಸುಡಿಸಿ (ನವಮೋ. ೨೭-೩೨). 

[+ ಮರಾ, ಕಿರಗುಣೀ] 

ಕಿರಗಣೆ "ಕಿರಗಣಿ' ನೋ. 

ಕಿರಗುಣಿ "ಕಿರಗಣಿ' ನೋ. 

ಕಿರಚು "ಕಿಆಚು' ನೋ. 

ಕಿರಣ, (ನಾ). ಬೆಳಕಿನ ಕದಿರು; ಕಾಂತಿ; ಮರೀಚಿ; 
ಮಯೂಖ: ಪಸರಿಪಿನಕಿರಣಂಗಳ್‌ (ಸಂಪಭಾ. ೧೨-೧೦೮) ; ಹರ 
ನಿಂದುರ್ವಿಗೆ ದೈವವೇ? ಕಿರಣಕಿಂದುಂಬಿ ಟ್ಟು ಸೊಂಫುಂಟಿ? 
(ಸೋಮೇಶ. ೬). 

ಕಿರಣ (ನಾ). ೧. ಹರಡುವಿಕೆ; ಎರಚುವಿಕೆ; ಪ್ರಸರಣ. 
"ಕಿರಣಿಸು' ಪರಾ. ೨. ಜ ಕಿರಣಾಗಮ: ಕಾಮಿಕ; ಯೋಗಜ ... 
ಕಿರಣ, ವಾತುಲಗಳೆಂಬ ಇಸ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). 

[೮ ಸಂ. ಕೀರ್ಣ) 

ಕಿರಣ್ಕ (ನಾ). ಕುದುರೆಯ ಶರೀರದಲ್ಲಿ ಒಂದು ಅವಯವದ ಹೆಸರು: 
“ಬಾಹೃದೊಳಗಣ ಕಲೆಗಳ್ಳೆ ಕಿರಣಮೆಂಬ ಪೆಸರಕ್ಕುಂ” (ಅಶ್ವಶಾ. 
೯-೭೬ ವ). [2] 

ಶಿರಣಲಹರಿ (ನಾ). ಬೆಳಕಿನ ಪ್ರವಾಹ; ಕಿರಣಗಳ ಪ್ರಜೆ: ಧರೆಗೆ 
ಬಂದನು ಸೂರ್ಮನಾಥನ *ಿರಣಲಹರಿಯ ಹೊಯ್ಲಿನಲಿ ಸರಸಿರುಹಮುಖಿ 
ಬೆಚ್ಚಿದಳು (ಕುವ್ಯಾಆ. ೩-೧೮ . (ಕಿರಣ, * ಲಹರಿ) 

ಕಿರಣಾಗಮ (ನಾ). [ಶೈವ] ಶೈವಮತದ ಇಪ್ಪತ್ತೆಂಟು ದಿವ್ಯಾಗನು 
ಗಳಲ್ಲಿ ಒಂದು: ಕಾಮಿಕಾಗಮ ... ಕಿರಣಾಗಮ ವಾತುಲಾಗಮವೆಂಬ 
ಇಪ್ಪತ್ತೆಂಟು ದಿವ್ಮಾಗಮಗಳಕ್ಕುಂ (ಎನೇಕ. ೬೮). [ಕಿರಣ + ಆಗಮ] 


೧೮೧೩. 


5 


23 


40 


45 


ಕಿರಾತ 


ಕಿರಣಾವಲಿ (ನಾ). ಕಿರಣಗಳ ಪಂಕ್ತಿ, ಸಾಲು; ಕಾಂತಿಗಳ 
ಸಮೂಹ : ಇವರ ಹಾಸ್ಕವು ಆ ದೃಷ್ಟಿಯ ಕಿರೆಣಾವಲಿಯು 
(ವಿಚಾಮಂ. ೧೦೨). [ಕರಣ 4 ಅವಲಿ) 
ಶಿರಣಾಳಿ (ನಾ). - ಕಿರಣಾವಲಿ: ರವಿ ಕಿರಣಾಳಿಗಳ್‌ ಧ್ವಜ ಪಟಾಳಿಯ 
ತಿಂತಿಣಿಯಿಂದಮುರ್ಚಲಾಣನೆ (ಪಂಪಭಾ. ೧೦-೩, ಟೆ 
(ಕರಣ, * ಅಳಿ, (ಎ ಅಲಿ)] 
ಕಿರಣಿಸು (ಕ್ರಿ). ೧. ಹರಡು; ಪಸರಿಸು: ಶರಣರ ದಾಸರ ಕರುಣೆ 
ಕಿರಣಿಸುವಂತೆ ಕೂಗುವೆಯಾ ಹೇಳು ಕೋಗಿಲೇ (ಗರಿ. ೨೮); ಒಂದೇ 
ಬಿಂದುವು ಸುತ್ತು ಕಡೆಗೂ ಒತ್ತಿ ಕಿರಣಿಸಿ ಮೊತ್ತವಾಗಿದೆ (ಜೀವಲ. ೧೬). 
೨. (ಮನಸ್ಸಿಗೆ) ತೋರು; ಹೊಳೆ; ಸ್ಫುರಿಸು: ಶರಣ ಭಾವದಲಿ 
ಕಿರಣಿಸಿಹುದು ಪುಷ್ಪಾಂಜಲಿಯ ಸ್ಮರಣ (ನೆಲಮು. ೩೬). 
[ಕರಣ 4 -ಇಸ್ಕು] 
ಕಿರಮಂಜಿ, ಕಿರುಮಿಂಜಿ, ಕಿರುಮಂಜಿ (ನಾ). ಕಪ್ಪು ಮಿಶ್ರವಾಡ 
ಕೆಂಪು ಬಣ್ಣ ; ಅರಗಿನ ಬಣ್ಣ: ಈ ವಾಯುವು ಕಿರಮಂಜಿ ಬಣ್ಣದ 
ಜ್ವಾಲೆಯಿಂದ ಉರಿಯುವುದು (ಮುಂಬಯಿ. ೬-೧೬) ; ಜೋತಾಡುವ 
ಇಸ್ತ್ರೀಯ ಅಸ್ತ್ರವಾಡದ ಸರ್ಬಗೋಲ ಅದೆ ಕಿರಮಂಜೀ ಬಂಣಡೆ 
ಪಾಟಿಲೋಣ (ದೀಪಹ.1, ೨೪). ಕರಮಿಂಜಿ: ಆಸ್ಮಾನಿ ಬಣ್ಣ, 
ಕಿರಮಿಂಜಿ ಬಣ್ಣ, ಕುಸುಂಬಿ ಬಣ್ಣ (ಮುಂಬನ್ಯಾ. ೧೦೦). ತಿರುಮಂಜಿ ಃ 
ಮೆಕ್ಸಿಕೋ, ಮೊ. ದೇಶಗಳಲ್ಲಿ. ಪಾಪಾಸುಕಳ್ಳಿಯ ಜಾತಿಯ ಗಿಡಗಳ 
ಮೇಲೆ ಬೆಳೆಯಿಸಿ, ಕೆಂಪು ಬಣ್ಣವನ್ನು ತಯಾರಿಸುವುದಕ್ಕಾಗಿ ಉಪ 
ಯೋಗಿಸುವ ಒಂದು ಹುಳುವಿನ ಒಡಲು ತಕಿರುಮಂಜಿ (Cochineal. 
ಇಂಕನಿ). [43 ಇಂ. crimson] 
ತಿರನಿಂಜಿ "ಕಿರಮಂಜಿ? ನೋ. 
ಶಿರಯ (ನಾ). ಕ್ರಯ; ಬೆಲೆ: (೪). [< ಸೆಂ. ಕ್ರಯ] 
ರಲು, (ಕ್ರಿ). ಶಬ್ದಮಾಡು; ಕೂಗು: ಮಂಚಗಳು ಕಿರಲುತ್ತವೆ 
(ಧ್ವೈನ್ಯಾ ಲೋ. ೨೦೧). [< ಕೀಜು?) 
ಕಿರಲ್ಕು (ನಾ). ಚೀತ್ಕಾರ; ಚೀರುವಿಕೆ: ಮೇಖಳೆಯ ಕರಲನ್ನು 
ಕೇಳಿ ಸದನದ ಕಾಸಿನಾಳು ಅರಸುತ್ತ ಈ ವೇಳೆಗೆ ಈ ಎಡೆಗೆ ಬಂದನು 
(ಆಳೌಕ: ೧೫೪). [ಆ ಕಿರಲ್ಮು) 
ತಿರಸೆ "ಕಿರಿಸೆ' ನೋ. 
ಕರಸ್ತ್ಯಾನ "ಕಿಂಿಸ್ತಾನ' ನೋ. 
ಕಿರಾಣಿ (ನಾ). ದಿನಸಿ; ಧಾನ್ಯ: ಬಣಜಿಗನು ಕಿರಾಣಿಯ ಸರಕು 
ಗಳನ್ನು ಹಲವು ತರದ ಬೀಜಗಳನ್ನೂ ಮಾರುತ್ತಿದ್ದನು (ಮುಂಬಯಿ. 
೪-೬೨) ; ಜೋಳ್ಕ ಉದ್ದು, ಹೆಸರು, ಮುಂತಾದ ಕಿರಾಣಿ ಸಾಮಾನು 
ಗಳು ಮನೆಗೆ ಬಂದವು (ಹುಟ್ಟಹ. ೬೧) ; ಆನೇಕ ಕಿರಾಣಿಗಳು ಬೆಳೆಯು 
ತ್ತಿರುವ ಪ್ರದೇಶದಲ್ಲಿ.(ಮಲೆನಾ. ೨೦). 
ಕಿರಾಣಿ ಅಂಗಡಿ ಇ ದಿನಸಿ ಅಂಗಡಿ: ಮನೆಯ ಮುಂದೆಯೆ ಒಂದು 
ಕಿರಾಣಿ ಅಂಗಡಿ ಇಟ್ಟಿದ್ದರಂತೆ (ಚಂದ್ರತಾ. ೨೧). 
[*- ಮರಾ. ಕಿರಾಣಾ ; ಹಿಂ. ಕಿರಾನಾ) 
ಕಿರಾಣಿಜೀನಸು (ನಾ). ಕಿರಾಣಿ ದಿನಸಿ: ಕಿರಾಣಿ `ಜೀನಸು - ಅಂದರೆ 
ಮಣೇರಿ ಅಥವಾ ಸ್ಟೇಶನರಿ ಸಾಮಾನುಗಳೂ (ಮುಂಬವ್ಯಾ. ೬) 
[ಕಿರಾಣಿ + ಜೀನಸು] 
ಕಿರಾತ (ನಾ). ೧. ಕಾಡುಮೇಡುಗಳಲ್ಲಿ ವಾಸಮಾಡುವ ಜನ; 
ಬೇಡ; ಶಬರ: ಅಸಂಖ್ಯಾತರ್‌ ಕಿರಾತರ್‌ ನೆರೆದು ನಿಖಿಲ ಭೂಚಕ್ರಮಂ 
ಸೊಆಕಿಗೊಂಡರ್‌ (ಪಂರಾಮಾ. ೪-೩೫). ೨. ಒಂದು ಮೂಲಿಕೆ; 
ಚಿರಾಯಿತ. "ಕಿರಾತಕಡ್ಡಿ' ಪರಾ. ೩. ಗಿಡ್ಡ; ಕುಳ್ಳ. 


ಕಿರಾತಳ A೮೧೪ 3ರಿಗೊರಳು 


೪. ಚಿಕ್ಕ ಮೈಯವನು; ಬಡಕಲು ಶರೀರದ ಗಿಡ್ಡಾಳು: "ಕ *ಿರಿಂಜಿಲ್ಲು (ನಾ). ಎಮ್ಮೆಯನ್ನು ಕಟ್ಟುವ ಹಟ್ಟಿ: *ಕರಿಂಚಿಲ್ಲು 


ಯೊಡಲನನಂ ಪ್ರಶ್ನಿ ಯೆಂಬುದುು ಕಿರಾತನುಂ ಎಂಬುದು” (ಹಲಾಯು. ಅಥವಾ ಕಿರಿಂಚಿಲ್ಲು ಎಮ್ಮೆಯನ್ನು ಕಟ್ಟುವ ಹಟ್ಟ. ಕಿರಿಂಚಿಲ್ಲು ಎಂಬುದೆ 

೧೦೦-೪೫೭) ; ಕುಬ್ಬ ವಾಮನ ಬಧಿರ ಮೂಕ ಕಿರಾತೋನ್ಮತ್ತ ಜಡ ಶುದ್ಧ ವೆಂದು ತೋರುತ್ತದೆ? (ನಾಡೋಜ. ೩೩ ಅಡಿಟಿ). [2] 

ಜನಂಗಳುಮಂ (ಅದಿಪು. ೪-೫೪ವ). [Aಂ.] ಕಿರಿಏಲಾದಿಚೂರ್ಣ (ನಾ). ಒಂದು ಬಗೆಯ ಚೂರ್ಣ (?): $೦ 
ಕಿರಾತಕ (ನಾ). ಆ ಕಿರಾತ. (ಸಂ. s | ಏಲಾದಿಚೂರ್ಣ :- ಏಲಕ್ಕಿ, ಜೀರಿಗೆ, ಯಸ್ಟಿಮಧುಕ, ಕೊತ್ತಂಬರಿ 


ಬಳ್ಳಿ, ಪಿತ್ತಪಾಪಟ ... ಇವನ್ನು ಮುಕ್ಕಾಲು ತೊಲೆಯಂತೆ ಜಜ್ಜಿಹಾಕಿ ಚೂರ್ಣದಂ ಅಕ್ಕಿಗೆಚ್ಚು ಸಕ್ಕರೆಯಿಂ ಕೊಳ್ಳಲು ವಾತಜ್ವರ ಮಾಣ್ಗುಂ 
(ಮನೆಮ. ೨೫). [ಕಿರಾತ + ಕಡ್ಡಿ] (ವಿವೈವಿ. ೧೫). [ಕಿರ್ಕಿ (ಆ ಕಿಟ) + ಏಲಾದಿಟೂರ್ಣ]] 
ಕಿರಾತತಿಕ್ತ (ನಾ). ಕಿರಾತಕಡ್ಡಿ : (8). [ಸಂ.7 ಕಿರಿಕಿರಿ "ಕಿಟಕಿಲು? ನೋ. 
ಕಿರಾತನಡೆ (ನಾ). ಬೇಡರ ಸೈನ್ಯ ; ಕಿರಾತರ ಸಮೂಹ : ಗುರುವಂ|10|3ಿರಿಕಿರಿಪಡು (ಕ್ರಿ). ಅಸಮಾಧಾನ ನಡು; ನೊಂದುಕೊಳ್ಳು : ಹಬ್ಬ 
ಭೃಗುಗೆಲೆ ನೃಪರಿಂ ಕಿರಾತವಡೆ ಕಿಡುಗುಂ (ಜಟ್ಟಿಮ. ೭-೬೫). ಕ್ಯಾದರೂ ಊರಿಗೆ ಹೋಗದಿದ್ದರೆ ಅವರ ತಂದೆತಾಯಿಗಳು ಕಿರಿಕಿರಿಪಟ್ಟು 
[ಕಿರಾತ + ಪಡ್ಕೈ] ಕೊಳ್ಳುತ್ತಿದ್ದರು (ರೂಪಸ. ೨೪೧). [ಕಿರಿಕಿರಿ (ಆ ಶಿಜಕಿಕಿಜರಿ) 4 ಪಡು) 
ಕಿರಾತಸತಿ (ನಾ). ಬೇಡರ ಹೆಂಗಸು; ಬೇಡಿತಿ; ಶಬರಿ: ಪಾಡಿದರ್‌| |ರಿಕುಂಬಳ (ನಾ). ೧. ಚಿಕ್ಕ ಕುಂಬಳಕಾಯಿ. ೨. ಚಿಕ್ಕಕುಂಬಳ 
ಮದವತಿಯರ್‌ ಕಿರಾತಸತಿಯರ್‌ (ಪುಸ್ಪಪು. ೫-೯೨). [ಕಿರಾತ * ಸತ್ತಿ] ಕಾಯಿಯನ್ನು ಬಿಡುವ ಬಳ್ಳಿ: (8). [ಕಿರ್ಕಿ( ಆಕಿಜ್ಯ್ಯಿ)* ಕುಂಬಳ] 
ಕಿರಾಶಿ (ನಾ). - ಕಿರಾತಸತಿ: (ಕ). [ಸಂ. ಕಿರಾತೀ) 15| ಕಶಿಕೊಂಬು "ಕಿರಿಗೊಂಬು' ನೋ. 
'ಕಿರಾಶೆ (ನಾ). - ಕಿರಾತಸತಿ : ಎನಿತ್ತೆನಿತ್ತಂಬುಜ ಪತ್ರನೇತ್ರೆಯಾ ಘನ| |*ಿರಿಗಂಚಿ (ನಾ). ಧಾರೆಯ ಮಾರನೆಯ ದಿನದ ಶಾಸ್ತ್ರ; 
ಸ್ತನಂಗಳ್‌ ಬಳೆಗುಂ ಕಿರಾತೆಯಾ (ಕಾವ್ಯಾವ. ೩೫೯). [ಕಿರಾತ * -ಎೃ) ಮುಹೂರ್ತದ ಮರುದಿನದ ಶಾಸ್ತ್ರ: ಇಲ್ಲಿಗೆ ಧಾರೆಯ ದಿನದ 
ಶಿರಾಯ (ನಾ). ಬಾಡಿಗೆ; ಕೂಲಿ: (8). ಮದುವೆ: ಮುಗಿಯಿತು. ಮೂರನೆಯ ದಿನ ಕಿರಿಗಂಚಿ (ನನ್ನೂರು. ೧೦೧). 
[4- ಅರೆ. ಹಿಂ. ಮರಾ. ಕಿರಾಯಾ] "ಮರಿಗಂಚಿ? ಪರಾ. [1] 
'ಕಿರಾಯತಿ (ನಾ). ಸೀಮೆ; ಪ್ರದೇಶ (?):: ಕೊದಾನುಪುರ ಸಿಗಹಳ್ಳಿ |20| ಕರಿಗಂಟೆ (ನಾ). ಸಣ್ಣ ಗಂಟಿ; ಕಿಂಕಿಣಿ; ಗೆಜ್ಜೆ: (೪). "ಕಿಲು 
ನಂದಿಹಳ್ಳಿ ಸುತ್ತ ಕಿರಾಯತಿಗೆಲ್ಲ ಸುದ್ದಿ ಮುಟ್ಟ ಮಂದಿ ಬಂತಣ್ಣ ನಡು ಗಂಟಿ' ಫರಾ. [ಕಿರ್ಕಿ (ಆ ಕಿಜ್ಕಿ) + ಗಂಟಿ] 
ಕಟ್ಟ (ಲೋಕಗೀ. ೨೨೩). [1] ಕಿರಿಗಡಲೆ (ನಾ). ಒಂದು ಜಾತಿಯ ಕಡಲೆ; ಸಣ್ಣಕಡಲೆ: (8). 
ಕಿರಾಲುಬೋಗಿ (ನಾ). ಒಂದು ಬಗೆಯ ಮರ: ಎರಡು ಕಿರಾಲು [ಕಿರ್ಕಿ (ಆ. ಕಿಣ್ಕಿ) + ಕಡಲೆ] 
ಬೋಗಿಯ ಸೋಟಿಯನ್ನು ಧ್ವಜಮರ... ನಿಂತಿದೆ (ದೇವಹೆಂ. ೯೨). [1]| | ಕರಿಗಣ್ಣು (ನಾ). ಚಿಕ್ಕು ಕಣ್ಣು; ಸಣ್ಣ ಕಣ್ಣು: ಕಣ್ಣುಗಳು ಕಿರಿ 
ಶಿರಾಲೆ (ನಾ): (?): ಭವಭೀತಿ ವೈರಾಗ್ಯವೆಂಬ ಕಂಭಂಗಳವಯನ |25| ಗಣ್ಣಾಗಿ ನೋಡಲು ಫಿಕಾರವಾಗಿ ಕಾಣುವುದು (ನಿಮ್ಮದೃ, ೧೧೨). 
ಮುಳ್ಳ ಕಿರಾಲೆಯಾದಿಯೊಳಿಹ ವಿವರದಲಿ ಸಂಕಲ್ಪವೆಂಬ ತೊಂಡೆಯ [ಕರಿ (ಆ ಕರ್ಕಿ) * ಕಣ್ಣು (ಆ ಕಣ್‌) 
ಸೋಗ ಸವರಿ (ಧಕ್ತಿಸ. 211, ೨೫). [2] ಕಿರಿಗನ್ನಿಕೆ (ನಾ). ೧. “ಚಿಕ್ಕ ಹೆಣ್ಣು ” (ಗಂಗಾಮ. ಆ೫). ೨, “ಒಂದು 
ಕಿರಿ, (ಕ್ರಿ). ಬೋಳಿಸು; ಕೂದಲನ್ನು ತೆಗೆ; ಕ್ಲಾರಮಾಡು: “ಕಿರಿ- ಬಳ್ಳಿ” (ಗಂಗಾಮ. ಆ೫). (ಕರ್ಕಿ (ಆ ಕಲ್ಕು) * ಕನ್ನಿಕೆ) 
ವಪನೇ (ಬೋಳಿಸು), ತಂತುಗ್ರಂಥೌ ಚ(ದಾರದ ಗಂಟು)? (ಶಮಧಾ); ಕಿರಿಗರಳೆಲೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೪೦-೮೦೦). [2] 
ತಡೆಯದೆ ಮುಂ ಕರಿದ ಶಿರಂ ಜಡೆಗಟ್ಟ ಲ್ಬಾರದೆಂದು ಜೋಚೀಸಿ ಬೋದಂ 30, ಕರಿಗೂದಲು (ನಾ). ಸಣ್ಣ ಕೂದಲು; ಗಿಡ್ಡ ಕೂದಲು: ಸಿಂಹದ 
ಕುಡೆ ಕೊಂಡನವಂ ತಪಮಂ ಗೆಡೆಗೊಂಡಿರೆ ದಂಡು ಬೂದಿ ಸೂರೆ .. ಮೋರೆಯ ಮೇಲೆ ಕಿರಿಗೂದಲು ಇರುವುವು (ಮುಂಬಯಿ. ೪-೨೦೬). 
ರುದ್ರಾಕ್ಷಂ (ಶಬ್ದಾನು. ೧೨೧ ಪ್ರಯೋ). "ತಲೆಗಿರಿ' ಪರಾ. [ಕಿರ್ಕಿ (ಆ. ಕಲ್ಸಿ) * ಕೂದಲು (ಆ ಕೂಂದಲ್‌)] 
(ದೇ. ॥ ತಮಿ. ಚಿಕ್ಕೆ; ಮಲ. ಚಿರೆ; ತುಳು. ಕಿಕೆ] ೨ರಿಗೆ "ಕಟಃಗೆ' ನೋ. 
ಕರಿ, (ಕ್ರಿ): ಹಲ್ಲು ಕಸಿ, ತೆರೆ: ಕೀಟ್ರೆಂದು ಮುನ್ನೇಆದ ಕೋಡಂ | |ಕಿರಿಗೆಜ್ಜೆ "ಕಿಲಗೆಜ್ಜೆ' ನೋ. 
ನೋಡಿ ಪಲ್ಲಂ ಕಿಅಸ[ರಿ) ದೆಗಿದುರವಂ ಪಕ್ಕಿ (ಸೂಕ್ತಿಸು. ೩-೧೯೫) ; |35 ಕಿರಿಗೊಂಬು, ಕಿರಿಕೊಂಬು, ಕಿರ್ಕೊಂಬು (ನಾ). ೧. ಸಣ್ಣ ಕೋಡು, 
ಪುರ್ಬಿಕ್ಕಿ ಸಲ್ಗಳಂ ಕಿಜಂ£ರಿ3 ದು (ದಶಕು. ೨-೮೭); ಬಿರುಬಿರನೆ ಕಂಗಳಂ —ಶೈಂಗ: (8). ೨. ಸಣ್ಣ ಕೊಂಬೆ, ಗೆಲ್ಲು; ಟೊಂಗೆ: (8). 
ಬಿಟ್ಟು ಪಲ್ಲಂ ಕಿರಿದು ಪುರುಗಿಸುತೆ ಮೊಗಮಂ (ಚೆಬಘು. ೨-೨೭) ; ಬಲ್ಲಿದ ಶಿರಿಕೊಂಬು: ೨. (ಕ). ಕಿರ್ಕ್ಜೊಂಬು; ೨. *ಕಿರಿಕೊಂಬು, 


ಶಂ 
ಐ 


ಕಿರಾತಕಡ್ಡಿ (ನಾ). ಒಂದು ಮೂಲಿಕೆ; ಚಿರಾಯಿತ ಕಡ್ಡಿ : ಅಮ್ಮ ಶುಂಠಿ, ದ್ರಾಕ್ಷೆಹಣ್ಣು, ನೆಲ್ಲಿಚಟ್ಟು ಇವಂ ಸಮಾನಂಗೊಂಡು 


ಖಾನರು ಚಿಗಿದು ಬಿಟ್ಟಾ ಕ್ಷಣ ಹಲ್ಲ ಕಿರಿದರಗಳೊಳಗೆ (ಕಂನವಿ. ೧೪-೭೯). ಕಿರ್ಕೊಂಬು - ಸಣ್ಣ ಟೊಂಗಿ? (ಗಂಗಾಮ. ೮೫). 

*ಪಲ್ಲಿರಿ' ಸರಾ. [ದೇ. ॥ ತಮಿ.. ಮಲ. ಚಿರಿ) [ಕರ್ಕಿ (ಆ ಕಟಾ) + ಕೊಂಬು] 
ಕರಿ ಕಿಚ್ಕಿ' ನೋ. 40 $ರಿಗೊಳಿಸು (ಕ್ರಿ). ಚಿಕ್ಕದಾಗಿ ಮಾಡು; ಸಂಕೋಚಗೊಳಿಸು ; 
ಶಿರ್ಕಿ (ನಾ). ದಾರದ ಗಂಟು; *ಕ೦- ಪನಸೇ (ಬೋಳಿಸು), ತಂತು ಸಂಕ್ಷೇಪಿಸು: ಜಗದಗಲವನ್ನು ಕಿರಿಗೊಳಿಸಿ ... ನಮ್ಮನ್ನು ವಿಶ್ವ 

ಗ್ರೆಂಥೌ ಚ (ದಾರದಗಂಟು) ? (ಶಮಧಾ). [?) ಕುಟುಂಬಿಗಳನ್ನಾಗಿ ಮಾಡುವ ರೈಲುಗಾಡಿ ನಿಜವಾಗಿ ಇಂದಿನ ಕಾಮ 
ರಿ (ನಾ). ಹಂದಿ; ವರಾಹ: “ಕಿರಿ- ಪವನೇ, ತಂತು ಗ್ರಂಥಿ | ಧೇನುವಲ್ಲವೆ? (ಮುಂಗಾಪು. ೩೧). 

ವರಾಹಯೋ(ಃ (ಪಾಳಾಂ. ಗ್ರಂಥೌ ಚ] (ಶಮಧಾ. ನ); ಹರಿ ಕೀಲಾದ್ರಿ [ಕಿರಿ (ಆ ಕಟಾ) 1 ಕೊಳ್‌ + -ಇಸ್ಮು] 


ಯೊಳಿರ್ದುರುಕಿರಿರೂಪಿನ ಮೂ ಕದಾನವ ಪಾಂಗಿನ ಸೂಕರಂ|45| ಕರಿಗೊರಳು (ನಾ). ಕಿರು ಧ್ವನಿ; ಸಣ್ಣ ಧ್ವನಿ: (9). 
(ಹಮ್ಮೀರ. ೪-೪೬). [ಸಂ.] [೪ರ (ಆ ಕಿಜ್ಸು) + ಕೊರಳು (೮ ಕೊರಲ್‌)] 


ಕಿರ`ಿಗೋಣಿ 


ಕಿರಿಗೋಣೆ, ಕಿರಿಗೋಳಿ (ನಾ). ಗೋಣಿಮರದಲ್ಲಿ ಒಂದು ಬಗೆ: 
(ಮೈಔಗಿ. ೬೭-೧೩೭೭). ಕಿರಿಗೋಳಿ: ಪೀಲಾಲದ ಮರ, ಕಿರಿಗೋಳಿ, 
ಜೀನಿ, ಪಿನಪಾಲ (ನೈಚಗಿ, ೩೬-೭೨೪). (ಕಿರ್ಕಿ(ಆ ಕಿಜು)* ಗೋಣ) 
ಕಿರಿಗೋಳಿ "ಕಿರಿಗೋಣಿ' ನೋ. 
ಕಿರಿಚರಿಪ್ಪೆ (ನಾ). ಒಂದು ಬಗೆಯ ಸಸ್ಯ: ಹೀರೆ, ಕಿರಿಚರಿಪ್ಪೆ 
(ಮೈಔಗಿ. ೪೨-೮೩೮). [೫ರ (ಆ ಕಾ) + ಚರಿಪ್ಪೆ?] 
ಕಿರಿಚಳ್ಳಿ (ನಾ). ಒಂದು ಬಗೆಯ ಸಸ್ಯ : ನರ್ವಾಳಿ, ಕಿರಿಚಕ್ಳೆ 
(ಮೈಡಗಿ. ೨೪-೪೫೪). [ಕಿರ್ಕಿ (ಆ ಕಲಾ) + ಚಳ್ಳೆ] 
ಕಿರಿಚಾಟ, ಕಿರುಚಾಟ (ನಾ). ಕೂಗಾಟ; ಅರಚುವಿಕೆ : ಹಾಟೀಲು, 
ಹಾಡಿದ ಹಾಡು, ಬಾನುಲಿದ ಕಿರಿಚಾಟಿ (ಅರಳು. ೪೨೬). ಕೆರುಚಾಟಿ: 
ನಿನ್ನ ಕಿರುಚಾಟ ನಿಲ್ಲಿಸು (ಶಾಲೆಮ. ೬೮); "ಆಗೆ ಅವನ ಕಿರುಚಾಟ 
ನೋಡಬೇಕಾಗಿತ್ತು (ದೀಪದ. ೬೦). (ಕಿರಿಚು (ಆ ಕಿಜಕಿಚು) + ಆಟ] 
೬ಿರಿಚು "ಕಿಆಚು' ನೋ. 
ಕಿರಿಚುನಗೆ (ನಾ). ಅರಚುವ ನಗೆ; ವಿಕಟಿಹಾಸ: ಅವಳ ತಾರಸ್ವರದ 
ನಗೆ ಇತರರ ವಿಕಾರವಾದ ಕಿರಿಡುನಗೆಯಲ್ಲಿ ಲೀನವಾಯಿತು 
(ಪುನರು. ೧೪೫). [ಕೀಚು (ಆ ಕಿಆಿಚು) + ನಗೆ] 
ಶಿರಿಜಾಲಿ (ನಾ). ಒಂದು ಬಗೆಯ ಜಾಲಿಗಿಡ : ಕಸ್ತೂರಿಜಾಲಿ, ಕಸ್ತೂರಿ 
ಗೊಬ್ಬಳಿ, ಕಿರಿಜಾಲಿ (ಮೈಔಗ. ೧-೧೩). [ಕಿರ್ಕಿ (೮ ಕಿಣಿ) + ಜಾಲಿ] 
ಕಿರಿಜಿಡ್ದಿ (ನಾ). ಚಿಕ್ಕಬಾಗಿಲು; ದಿಡ್ಡಿಬಾಗಿಲು: ಕೊತ್ತಲ ಒಳ 
ಮನೆಯ ತೊಟ್ಟ ಲ್‌ ಕಟ್ಕಾರ ಸುತ್ತ ಕಿರಿಜಿಡ್ನಿ ಬಡಿದಾರ ತಾಯಿ 
(ಲೋಕಗೀ. ೧೭೮). (ಕರಿ (ಆ ಕಿಜ್ಯಿ)* ಜಿಡ್ಡಿ) 
ಕಿರಿಟಿ (ನಾ). "ಕಿರ್‌' ಎಂದು ಸದ್ದುಮಾಡುವ ಜೀರುಂಡೆ; 
ಚಿಮ್ಮಂಡೆ: ಸೂರ್ಯನು ಮುಳುಗುವ ವೇಳೆ ಕಿರಿಟಿಗಳು ಕಿರಿಗುಟ್ಟು 
ತ್ತಿದ್ದಾಗ ಜಿಂಕೆಯ ಸವಾರಿ ಬಂತು (ಮಣಿಸ. ೯೨). 
[4 ಮರಾ. ಖಿರೀಟ - ಒಂದು ಬಗೆಯ ನೊಣ] 
ಕಿರಿತೆಗ್ಗಿಗಿಡ (ನಾ). ಒಂದು ಬಗೆಯ ಗಿಡ: ಗಂಟುಭಾರೆಂಗಿ, 
ಭಾರಂಗಿ, ಕಿರಿತಗ್ಗಿಗಿಡೆ (ಮೈಔಗಿ. ೨೩-೪೨೦). 
[ಕಿರಿ (ಆ ಕಿಜ್ಯಿ) + ತಗ್ಗಿ * ಗಿಡ (೮ ಗಿಡು)] 
ಕಿರಿತನ (ನಾ). ಚಿಕ್ಕತನ; ಸಣ್ಣತನ; ಅಲ್ಪತನ: ತನ್ನ ಕಿರಿಕನದಕಲ್ಪನೆ 
ಅನಂದೆನಿಗೆ ಆಯಿತು (ಮುರುಕು. ೫೩). [ಕರ್ಮಿ (ಆ ಕಿಆಕ್ಕಿ) + -ತನ) 
ಕಿರಿತಮ್ಮ (ನಾ). ಸಣ್ಣ ತಮ್ಮ; ಸಹೋದರರಲ್ಲಿ ಕೊನೆಯವನು: 
(ಕಿ). (ಕರ (ಎ ಕಿಜ್ಯಿ) + ತಮ್ಮ] 
ಕಿರಿತುರಚಿ (ನಾ). ಒಂದು ಬಗೆಯ ಸಸ್ಯ; ಸಣ್ಣ ತುರುಚಿ: ಸಣ್ಣ 
ತುರಚಿ, ಕಿರಿತುರಚಿ, ಕಿರಿಬೆರಳು (ಮೈಡಗಿ. ೭೫-೧೫೩೧). 
[ಕರ್ಕಿ (4 ಕ೮ಿ) + ತುರಚಿ (೮ ತುಲುಡಿ)] 
ಕಿರಿತೊತು (ನಾ). ಚಾಡಿಮಾತು (?): ವಾಮನರಾಯರೆ ಕಿರಿತೂತಿ 
ನಿಂದ ನರಸಿಂಗಭಟ್ಟಿ ಹೆದರಿ ದೂರವಾದ (ಮರಳಿ. ೬೬). [?) 
ಕಿರಿದಾರಿ (ನಾ). ಸಣ್ಣದಾರಿ; ಕಾಲುದಾರಿ; ಚಿಕ್ಕಹಾದಿ : (8). 
(ಕರ್ಮಿ (ಆ ಕಿಜಕ್ಶಿ) + ದಾರಿ] 
ಕಿರಿದು "ಕುದು? ನೋ. 
ಕಿರಿನಳ್ಳು (ನಾ). "ಕಿರ್‌? ಎಂದು ನರಳುವಿಕೆ; ಸಣ್ಣ ನರಳಾಟ: 
ಸಾಯೋತನಕ ಕಿರಿನಳ್ಳು ನರಳಿಸಿ ಬಿಟ್ಟೀನು (ಬೆಳುಮ. ೧೪೭). 
[ಕರ್ಕಿ (ಆ ಕಿಚ್ಕಿ) + ನಳ್ಳು (€ನರಳ್ಳು)] 
ಕಿರಿನಾಲಗೆ (ನಾ). ೧. ಗಂಟಲೊಳಗೆ, ನಾಲಗೆಯ ಮೇಲ್ಗಡೆ 
ಜೋತಾಡುವ ಸಣ್ಣ ಮಾಂಸಖಂಡ; ಸಣ್ಣನಾಲಗೆ : (8). 
[ಕರಿ (ಆ ಕಟ್ಟಾ) + ನಾಲಗೆ) 


೧೮೧೫ 


5 


23 


35 


40 


ಕಿರಿಯೆಯ್ಕೆ 


ಕಿರಿನುಡಿ, (ಕ್ರಿ). ಕೀಳು ಮಾತಾಡು; ಶುಚ್ಛವಾದ ಮಾತನ್ನು 
ನುಡಿ: (ಕ). [ಕರಿ (ಆ ಕ್ಸಿ) + ನುಡಿ, 
ಕಿರಿನುಡ್ಕಿ (ನಾ). ೧. ಚಿಕ್ಕ ಮಾತು; ದೀರ್ಫವಲ್ಲದ ಮಾತು: 
ದಾಸರ ಕಿರಿನುಡಿಗಳು ಕೆಲವುಸಲ ಕಿಡಿಯಂತೆ ಸಿಡಿಯುತ್ತವೆ 
(ತವನಿ. ೧೭೦). ೨. ಸಣ್ಣ ಧ್ವನಿಯ ಮಾತು: (೪). ೩. ಅಲ್ಪವಾದ 
ಮಾತು ; ಸಣ್ಣಮಾತು; -ಕೀಳುನುಡಿ. "ಕಿರುನುಡಿ' ಪರಾ. 
(ಕರ್ಕಿ (ಆ ಕಿಜ್ಯಿ) + ನುಡಿ) 
ಕಿರಿನೋಟಿ "ಕಿಅನೋಟ' ನೋ. 
ಕಿರಿಪಂಚೆ (ನಾ). ಚಿಕ್ಕಪಂಚೆ; ಸಣ್ಣಪಂಚಿ: ಈತ ತಲೆಗೆ ಸುತ್ತಿದ 
ಕಿರಿಪಂಚೆಯ ಸಹಿತವಾಗಿ ನೀರಿಗೆ ಇಳಿಯುತ್ತಾನೆ (ಸ್ವಪ್ನಹೊ. ೧೩). 
[ಕರಿ (ಆ ಕಟ್ಸ್‌) + ಪಂಚೆ] 
ಕಿರಿಸಾರಿ (ನಾ). ಸಣ್ಣಪಾರಿ: ಗಾಡಿಯ ಕಿರಿಪಾರಿ ಮುರಿದಿದೆ (ರೂಢಿ). 
[ಕರಿ (ಆ ಕಿಣಿ) + ಪಾರ್ಮಿ) 
ಕಿರಿಸಿಲ್ಲಿ "ಕಿಜಾಸಿಲ್ಲಿ' ನೋ. 
ಕಿರಿಪಿಲ್ಲೆ "ಕಿಲಾಸಿಲ್ಲಿ' ನೋ. 
ಕಿರಿಪಂಚಮೂಲ (ನಾ). ಒಂದು ಔಷಧಿ ದ್ರವ್ಯ: ಆಡುಸೋಗೆ 
ಬೇರು, ಕಹಿಪಡವಲ, ಭದ್ರಮುಸ್ತೆ, ಕಿರಿಸಂಚಮೂಲ, ಅಳಿಲೆಕಾಯಿ 
, .. ತೆಗೆದುಕೊಳ್ಳೆ ಹಳೆಯ ಜ್ವರ ಮಾಣ್ಲುಂ (ಸಕವೈ. ೧೨೬). 
[ಕರ್ಕಿ (೮ ಕಿಜ್ಕಿ) + ಪಂಚಮೂಲ] 
ಕಿರಿಸಡಲ(ನಾ). ಒಂದು ಬಗೆಯ ಸಸ್ಯ; ಚಿಕ್ಕಪಡಲ: ಕಾಕಮಂಚಿ, 
ಮೊಳಲುಬದನೆ, ಕಿರೀಪಡಲ, ಪಡಲ (ನಮ್ಮನು. ೨೩೭). 
[ಕಿರ್ಕಿ (೭ ಕಿಆ್ಕ್‌) * ಪಡಲ,] 
ಶಿರಿಬನ್ನಿ (ನಾ). ಒಂದು ಬಗೆಯ ಬನ್ನಿಮರೆ: *ಶಮಾರಃ, ಅಲ್ಫಾ 
ಶಮಾ -೨ ಕಿರಿಬನ್ಸೀಮರದ ಹೆಸರು (ಸಿದ್ಧಾಂತಿ. ೧೦೮). 
[ಕಿರ್ಕಿ (ಆ ಕಿಣಿ) + ಬನ್ನಿ] 
ಕಿರಿಬಿದಿರು (ನಾ). ಬಿದಿರಿನಲ್ಲಿ ಒಂದು ಬಗೆ : ಗಂಡುಬಿದಿರು, ಕಿರಿ 
ಬಿದಿರು (ಮೈಡಗಿ. ೨೯-೫೬೭). "ಹೆಬ್ಬಿದಿರು' ಪರಾ. 
[ಕರ (ಆ ಕಿಲಾ) * ಬಿದಿರು (ಆ ಬಿದಿರ್‌,)] 
ಕಿರಿಬೆಟ್ಟು "ಕಿರಿಬೊಟ್ಟು' ನೋ. 
ಕಿರಿಚಿರಳು, (ನಾ). ಸಣ್ಣ ಬೆರಳು; ಕನಿಶ್ಠಿಕೆ : ಕಿರಿಬೆರಳ ಪಕ್ಕದ್ದೇ 
ಉಂಗುರ ಬೆರಳು (ರೂಢಿ). [ಕಿರಿ (ಆ. ಕಟಾ) + ಬೆರಳು (೬ ಬೆರಲ್‌)] 
ಕಿರಿಬೆರಳ್ಳು (ನಾ). ಒಂದು ಬಗೆಯ ಸಸ್ಯ: ಸಜ್ಜತುರಚಿ, ಕಿರಿತುರಚಿ, 
ಕಿರಿಬೆರಳು (ಮೈಔಗಿ. ೭೫-೧೫೩೧). (2) 
ಕಿರಿಬೊಟ್ಟು,. ಕಿರಿಜಿಟ್ಟು (ನಾ). ೧. ಕಿರಿಬೆರಳು. ೨. ಹಣೆಯ 
ಮೇಲೆ ಧರಿಸುವ ಚಿಕ್ಕ ವರ್ತುಳಾಕಾರದ ಅಲಂಕಾರ ಬಟ್ಟು: 
(೪. *ಿಡಿಬೆಟ್ಟು: ೧. ಕಿರಿಬೆಟ್ಟಂ ಬಿಟ್ಟು ಮಿಗಿಲಾದ ನಾಲ್ಕು 
ಬೆಟ್ಟುಗಳ ಮಡಿಶಿ (ಸಾಗುಧಿ. ೨೬೭-೬). 
[ಕಿರ್ಕಿ (ಆ ಕಿಜಕ್ಕಿ) + ಬೊಟ್ಟು) 
ಕಿಠಿಮೆ (ನಾ). ಕಿರಿತನ; ಸಣ್ಣತನ: ಕಲೆಯ ಹಿರಿಮೆ ಇಲ್ಲವೆ ಕಿರಿಮೆ 
ಅದು ಹೇಳುವ ವಿಷಯವನ್ನೂ ಆ ಹೇಳುವಿಕೆಯಲ್ಲಿ ಅದು ಸಾಧಿಸಿರುವ 
ಯಶಸ್ಸನ್ನೂ ಹೊಂದಿದೆ (ಜಾನಗೀ. ೨). [ಕಿರ್ಕಿ (ಆ ಕಿಜ್ಯಿ) ೬ - ಮೆ] 
ಕಿರಿಯಗುರು "ಕಿಣಿಯಗರು' ನೋ. 
ಕಿರಿಯನೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ ಗಿಡ; ಕಿರುನೆಲ್ಲಿ ಗಿಡ: 
(ಕಿ). [ಕಿರ್ಕಿ (೮ ಕಿಜ್ಕಾ) + ನೆಲ್ಲಿ) 
ಕಿರಿಯಮ್ಮ "ಕಿಆಯಮ್ಮ' ನೋ. 
ಕಿರಿಯಯ್ಯ "ಕಿಆಯಯ್ಯ? ನೋ. 


ಕಿರಿಯಾತು 


ಕಿರಿಯಾತು, ಚಿರಾಯತ, ಚಿರಾಯಿತ, ಚಿರ್ಯಾತ (ನಾ). ನೀಲಿ 
ಹೂ ಬಿಡುವ ಒಂದು ಮೂಲಿಕೆ; ಕಿರಾತಕಡ್ಡಿ: (8). ಜಿರಾಯತ: 
ವನತಿತ್ತಕಾ (ಚಿರಾಯತ) ... ಪಿಶ್ತನಾಶಕ (ಅಷ್ಟಾಂಗ ೧೩೪-೨೬); 
“ಬೆಟ್ಟಗುಡ್ಡಗಳಲ್ಲಿ ಬೆಳೆಯುವ, ನೀಲಿ ಹೂವು ಬಿಡುವ, ಒಂದು ಸಸ್ಮ 
ಜಾತಿ; ಚಿರಾಯತ; ಕಿರಿಯಾತು ಗಿಡ? (೧೪೩೧. ಇಂಕನಿ). 
ಚಿರಾಯಿತ: ಚಿರಾಯಿತ, ನೆಲಬೇವು . . . ಮೊಲೆಹಾಲಿನಲ್ಲಿ ಪ್ರತ್ಕೇಕ 
ವಾಗಿ ತೇದು (ಸಕವೈ. ೮೫); ಚಿರಾಯಿತದ ಪುಡಿ ೬ ತೊಲ 
(ಗ್ರಾಮಾಕ. ೧೪೨). ಚಿರ್ಯಾತ : (8) 

[*-ಮರಾ. ಕಿರಾಈತ. ೮ ಸಂ. ಕಿರಾತ] 

ಕಿರಿಯಿಸು, ಕಿರಿಸ್ಕು (ಕ್ರಿ). ಕ್ಷೌರ ಮಾಡಿಸು; ಬೋಳಿಸು: 
ಅಲ್ಲಿ ಬಟಯಂ ತಲೆಯಂ ಕಿರಿಯಿಸಿ ಬೆಡಿನಸಮನಲಸದೆ ಬೆಸಗೊಳ್ಳೆನಂತು 
ಗಾವಿಲನಕ್ಕುಂ (ಕವಿರಾ. ೩-೧೪೪). *ಿರಿಸು: ತಲೆಯಂ ಕರಿಸಿ ಕರಿಯ 
ಕೋವಣಮನುಡಿಸಿ (ವಡ್ಡಾರಾ. ೧೭೦-೧೧). [೫ರ * -ಇಸ್ಕು] 

ಕಿರಿನಕ್ಚ್ರ (ನಾ). ೧. ಹಂದಿಯ ಮುಖ; ವರಾಹಮುಖ. 
೨. ವರಾಹಮುಖವುಳ್ಳವನು: ಕಿರಿವಕ್ರನುಗ್ರ ಶಿಖಿನಕ್ವ್ರಂ. 
ರುರುವಕ್ವನೆಂಬರೆಸೆದರ್ಪಿಶ್ವೇಶ್ವರಾಸ್ಕಾನದೊಳ್‌ (ರಾಜಶೇ. ೧೪-೧೫೪). 

[ಕಿರ್ಯಿ * ವಕ್ರ] 

ಕಿರಿವಾತು "ಕಿಲಮಾತು' ನೋ. 

ಕಿರಿನಿ "ಗಿರವಿ? ನೋ. 

ಕಿರಿಸೀಸ (ನಾ). [ಛಂದ] ಸೀಸಪದ್ಯದಲ್ಲಿ ಒಂದು ಪ್ರಕಾರ. ಐ ಸೀಸ 
ಪದ್ಯವನ್ನು ಸರಿಯಾಗಿ ಎರಡು ಭಾಗಮಾಡಿ ದು ಭಾಗ 
ವನ್ನು ಒಂದೊಂದು ನುಡಿಯನ್ನಾಗಿ ಮಾಡಿಕೊಂಡ ಪದ್ಯ 
ಪ್ರಕಾರ: ಕನ್ನಡಕ್ಕೆ ವಿಶಿಷ್ಟವಾದ ಕಿರಿಸೀಸದ ಎರಡು ಪದ್ಮಗಳಾಗಿ 
ಬಿಡಿಸಿ ಇಡಬಹುದು (ಛಂದೋವಿ. ೨೦೩). 

| [ಕರಿ (ಆ ಕಿಟ) * ಸೀಸ] 

ಕಿರಿಸು "ಕಿರಿಯಿಸು? ನೋ. 

ಕಿರಿಸ್ಕು “ಕಿರಿಸೆ' ನೋ. 

ಕಿರಿಸೆ, ಕಿರಸೆ, ಕಿರಿಸ್ಕು (ನಾ). ಒಂದು ಬಗೆಯ ಆಯುಧ; ಚಿಕ್ಕು 
ಕತ್ತಿ: ಬಿಲ್ಲಂಬು ಜವದಾಡೆ ಕಿರಿಸೆಗಳಾ ಗೃಹದಲ್ಲಿ ದ್ಹವುರಿ ಮಾರಿಯಂತೆ 
(ಭರಚ. ೨೦-೧೩೨). ಖಂಡೆಯ ಕಿರಿಸೆ ಕಠಾರಿ (ಭರಡ. ೬೩-೧೦). ಕಿರಸೆ ; 
ಕಿರಸೆ... ಜವದಾಡೆಗಳೆಂಬ ಬತ್ತೀಸಾಯುಧಂಗಳಿಂ (ವಿವೇಕ. ೨೬೨). 
ಕಿರಿಸ್ಕು: ವಿರಾಜಿಪ ಕಿರಿಸನು ಹಡಿದ ಭೂಭುಜನು ಕಳಿಂಗ (ನಾಗಕು. 
೧೨-೬೫). [+ ಹಂ. ಕಿರಚ, ಕರ್ಟ್‌ ೭ ಸಂ. ಕೃತಿ) 

ಕಿರಿಸ್ತಾನ, ಕಿರಸ್ತಾನ (ನಾ). ೧. ಕ್ರೈಸ, ಧರ್ಮಕ್ಕೆ ಸೇರಿದವನು; 
ಕ್ರಿಸ್ತ ಮತೀಯ: ಅಲ್ಲಿಗೆ ಹೋದರೆ ನಮ್ಮ ಮಕ್ಕಳಿಲ್ಲ ಕಿರೆಸ್ತಾನ 
ರಾಗೋದೇ ನಿಜ (ಮಾರ್ಗದ. ೨೫) ; ನೆರ್ಸಿ ಏನು ಕಿರಸ್ತಾನರವಳಂ ಕೆಟ್ಟು 
ಹೋದಳೆ (ಕೊಸಕ್ಷಿ. ೫೧). (ಗು). ೨. ಕ್ರೈಸ್ತ ಮತಕ್ಕೆ ಸೇರಿದ; 
ಕ್ರೈಸ್ತ ಜಾತಿಯ : ಕಿರಿಸ್ತಾನರ ಹುಡುಗಿಯ ಹಾಗಿದ್ದಾಳೆ (ಎಳೆಕ. ೧). 
ಕಿರಸ್ತಾನ: ೨. ನನಗೊಬ್ಬ ಕಿರಸ್ತಾನ ಗೆಳೆಯರಿದ್ದಾರೆ 
(ಮುಂಗಾಫು. ೭೨). 

[+ ಹಿಂ. ಕ್ರಿಸ್ತಾನ್‌; ಮರಾ. ಕಿರಿಸ್ತಾನ್‌' < ಇಂ. christian) 

ಕಿರಿಹಾಲೆ' (ನಾ). ಹಾಲೆಯ ಗಿಡದಲ್ಲಿ ಒಂದು ಬಗೆ: “ಜೀವಂತೀ, 
ಜೀವಿನೀ, ಜೀವಾ, ಜೀವನೀಯಾ, ಮಧುಸ್ರವಾ-೫ ಕಿರಿಹಾಲೆಸೊಪ್ಪು? 
(ಸಿದ್ಧಾಂತಿ. ೧೨೬೭). [ಕಿರ್ಕಿ (೬ ಕಿಜಕ್ಕಿ) * ಹಾಲೆ (ಆ ಪಾಲ್ಮೆ)) 

ಕಿರಿಹುಲ್ಲು (ನಾ). ಹುಲ್ಲಿನಲ್ಲಿ ಒಂದು ಬ ಚಿಕ್ಕಹುಲ್ಲು: (ಕಿ). 

[ಕಿರಿ (ಆ ಕಿಜಕ್ಕಿ) + ಹುಲ್ಲು (ಆ ಫುಲ್‌)] 


ಗಿ೮ಗಿ೬ 


ಹ 


0 


25 


30 


40 


43 


ಕಿರುಕಿತ್ತಕೆ 


ಕಿರಿಹೊಟ್ಟಿ (ನಾ). ಹೊಕ್ಕುಳ ಕೆಳಗಿನ ಹೊಟ್ಟಿ; ಕಿಬ್ಬೊಟ್ಟಿ: 
* ವಸ್ತಿಣ ನಾಭೇರಧಃ - ಹೊಕ್ಕಳು ಕೆಳಗೆಣ ಕಿರಿಹೊಟ್ಟಿ ; ಕಿಬ್ಬೊಟ್ಟಿ 

[ಕಿರ್ಕಿ (ಆ ಕಟ್ಟಾ) * ಹೊಟ್ಟಿ (ಆ ಪೊಟ್ಟಿ)) 

ಕಿರಿಹೊನ್ನೆ (ನಾ). ಒಂದು ಬಗೆಯ ಸಸ್ಯ: ಕಲ್‌ಹೊನ್ನೆ, ಕಿರಿಹೊನ್ನೆ, 
ಕಲ್‌ಪೊನ್ನೆ, ಹರಳುಹೊನ್ನೆ, ಬೊಬ್ಬಿ, ಇರೈ (ಮೈಡಔಗಿ. ೧೬-೨೮೬). 

(೫ರ (< ಕಿಜ್ಕಿ) + "ಹೊನ್ನೆ ( (< “ಹಾಸ್ನ 

ಕಿರೀಟಿ (ನಾ). ೧. ತಲೆಯ ಮೇಲೆ ಧರಿಸುವ ರತ್ನಖಚಿತವಾದ 
ಟೊಪ್ಪಿಗೆ; ಮಕುಟ; ಮುಡಿ: “ಉಸ್ಹೀಷಂ ಕಿರೀಟಮಾ ಕೋಟೀರ 
ಮೆಂದೆನಲು ಮಕುಟಕ್ಕೆ ನಾಮಮಕ್ಕುಂ” (ಮಂಗರಾ. ೯೮-೧೯); 
ಅಮರಕಿರೀಟಮಂಡಿತಚರಣ ಚಾರುಚರಿತ್ರ ನಿರುಪಮಭಾಳಶಿಖಿನೇತ್ರ 
(ಕುವ್ಕಾಆ. ೧-೨). ೨. (ಆಲಂ) ಜೊಡ್ಡಸಿ ಸ್ಲಿಕೆ: ತನ್ನ ಗಂಡ ತುಂಬಾ 
ಓದಿದರೆ ಅವಳಿಗೆ ಹಳ್ಳಿ ಯಲ್ಲಿ ಕಿರೀಟ ಬಡೆ (ದೂರಸ. ೭೪). [ಸಂ.] 

ಕಿರೀಟಧಾರಣೆ (ನಾ). ಕಿರೀಟವನ್ನು ಧರಿಸುವುದು; ಪಟ್ಟಾಭಿಷೇಕ: 
ಈ ದೇವಾಲಯದ ರೆಂಗಮಂಟನವನ್ನು ಕ ಷ್ಮದೇವರಾಯನು ತನ್ನ 
ಕಿರೀಟಧಾರಣೆಯೆ ಮಹೋತ್ಸವದ ಹಾ ನಾಗ: ಸ ಕಟ್ಟಿಸಿದನು 
(ಭಾರದ. ೫೦೭). [ಕಿರೀಟ 4+ ಧಾರಣೆ] 

ಕಿರೀಟಿಯೋಗ (ನಾ). ಅರಸನಾಗುವ ಯೋಗ : ನಮ್ಮ ಸಂತಾನಕ್ಕೆ 
ಇರ್ಪುದೆಂದರ್‌ ಕುಂತಳ ಕಿರೀಟಿಯೋಗಂ (ಚಂದ್ರಸ. ೧೩). 

[ಕಿರೀಟ ಯೋಗ] 

ಕಿರೀಟಿ (ನಾ). ೧. ಕಿರೀಟವನ್ನು ಧರಿಸಿದವನು. ೨. ಇಂದ್ರ. 
೩. ಅರ್ಜುನ: ನಿನ್ನಂ ಕೊಂದ ಕಿರೀಟಯುಮೆನ್ನ ನುಜನನಿಕ್ಕಿಕೊಂದ 
ಭೀಮನುಮೊಳಂ (ಗದಾಯು. ೫-೨೫) ; ಕಿರೀಟಯನಳವಿನಲಿ ಕಂಡಿದಿರು 
ಬಂದನು ನಗುತ ಶತಮನ್ಮು (ಕುವ್ಯಾಅ. ೭-೮೩). ೪, ಒಂದು ಬಗೆಯ 
ಪಕ್ಷಿ; ಹಂಗನಹಕ್ಕಿ: “ ಮೌಕುಳಿ (ಪಾಕಾಂ. ವ್ಯಾಕುಳಿ] ಕಿರೀಟ ಚಾಷಂ 
ಕೊಟ್ಟುಮಕ್ಕು? (ಮಂಗರಾ, ೫೧-೪); * ಚಾಷಃ, ಕಿಕೀದಿವಿಃ - ೨ ಹಂಗನ 
ಹಕ್ಕೀ ಹೆಸರು; ಶಕುನದ ಹಕ್ಕಿ ; ಆಂಧ್ರದಲ್ಲಿ ಪಾಲಪಕ್ಷಿ 
(ಸಿದ್ಧಾಂತಿ. ೧೩೮). ತ ಸಂ. ಕಿರೀಟನ್‌) 

ಕಿರೀದಡ (ನಾ)... (?) : ಅ ವೀರಾಗ್ರಗಣ್ಮನು ಮೇರುಪರ್ವತದ ಹಾಗೆ 
ನಿಶ್ಚಲನಾಗಿ ಕಿರೀದಡದ ಹಾಗೆ. ಹರತಿ ಜಡ ನಿಂತು (ಕೃ ವಾಭೀೀ. 
೧೦೦); ಆಗ ಈ ಅರ್ಜುನನನ್ನು ಕಿರೀದಡದ ಹಾಗೆ ತಡೆಯುವುದ 
ಕ್ಕೋಸ್ಕರ ಸಮರ್ಥನಾದ ವೀರಶ್ರೇಸ್ಮನುಂಟಿ (ಕೃವಾಕ. ೧೫೭). [?] 

ಕಿರೀಹುಳಿಪ (ನಾ). ಓಂದು ಬಗೆಯ ಸಸ್ಯ: ಕಿರೀಹುಳಿಪ, ಹುಳಿ, 
ಮುದ್ದಿನಕೋಡುಸೊಪ್ಪು, ಸಣ್ಣಗೂಗೆ (ಮೈಣಔಗಿ.೮-೧೨೭). [?) 

ಕಿರು "ಕಿಟ್ಟು ನೋ. 

ಕಿರುಂಡೆಗೆ (ನಾ). ಗೋಪ್ಯವಾಗಿ ಹಡೆದ ಮಗ (7) : ಎಮ್ಮ ಸೆಟ್ಟತಿ 
ಜಯಾವತಿ ಬೆಸಲೆಯಾದಳ್‌ ಕಿರುಂಡೆಗನಂ ಪೆತ್ತಳಾರುಮನಣಕಿಯಲೀ 
ಯದೆ ನೆಲಮನೆಯೊಳಡಂಗಿರ್ಪೊರ್‌ (ವಡ್ಡಾರಾ. ೪೪-೧೨). [1] 

ಕಿರುಕಣ್‌ "ಕಿರುಗಣ್ಣು' ನೋ. 

ಕಿರುಕೆರಂಜಿ (ನಾ). ಒಂದು ಬಗೆಯ ಸಸ್ಯದ ಹೆಸರು : ಬೆಳುಗಾರ 
ಕರ್ಪೂರ ಹಿಪ್ಪಲಿರಸ ಇವಂ ಸಮಾನಂಗೊಂಡು ಕಿರುಕರೆಂಜಿಯ ಹಾಲಲ್ಲಿ 
ಉಂಡೆಯ ಮಾಡಿ... ತೇದು ಲೇಪಂ ಮಾಡುವುದು (ವಿವೈವಿ. ೧೫೦). 

(ಕರು (ಆ ಕಿಟ್ಮು) * ಕರಂಜಿ (< ಕರಂಜ,) 
ಕಿರುಕಸಾಲೆ " ಕಲುಕುಸಾಲೆ? ನೋ. 
ಕಿರುಕಿತ್ತಳೆ (ನಾ). ಕಿತ್ತಳೆಯಲ್ಲಿ ಒಂದು ಬಗೆ: ಕಿತ್ತಳೆ, ಕಿರುಕಿತ್ತಳೆ 
- ಸಾರ್ವರ್ತುಕಮಾದ ಫಲಂಗಳುಳ್ಳ ತರುನಿಕರಂಗಳುಂ 

(ವಿವೇಕ. ೨೧೧). [ಕಿರು (ಆ ಕಿಜ್ಕು) * ಕಿತ್ತಳೆ (ಆ ಕಿಕ್ರ್ರೀಳೆ)) 


(ಸಿದ್ಧಾಂತಿ. ೧೬೫). 


ಕಿರುಕುಣಿ 


ಶಿರುಕುಣಿ "ಕಿಲುಗುಣಿ' ನೋ. 

ಕರುಕುಸಾಲೆ "ಕಿಜುಕುಸಾಲೆ' ಕೋ. 

ಕಿರುಕುಳ, "ಕಿಲುಕುಳ್ಳ' ನೋ. 

ಕಿರುಕುಳ್ಳ "ಕಿಟುಕುಳ್ಳ' ನೋ. 

ಕಿರುಕುಳಗುಟ್ಟಿಸು (ಕ್ರಿ). ತೊಂದರೆಪಡಿಸು; ಕಾಡು; ಪೀಡಿಸು: 
ಹುಟ್ಟಿದಂದಿನಿಂದ ನೀನು ಅವರನ್ನು ಕಿರುಕುಳಗುಟ್ಟಸುತ್ತಿದ್ದರೂ ಅವರು 
* . * ನಿನ್ನ ಮೇಲೆ ಕೋಪಗೊಳ್ಳುತ್ತಿಲ್ಲ (ವಹಭಾ. ೨೫೪); ತಾನು 
ಅವನನ್ನು ಅಷ್ಟು ಕಿರುಕುಳಗುಟ್ಟಸಿದ್ದಕ್ಕೆ ಕಾರಣವನ್ನೂ ತಿಳಿಸಿದಳು 
(ಬಂಕಿಮ. ೧೨೩). [ಕಿರುಕುಳಗುಟ್ಟು + -ಇಸ್ಕು] 

ಕಿರುಕುಳಗುಟ್ಟು (ಕ್ರಿ). ತೊಂದರೆಪಡು; ಕಷ್ಟಕ್ಕೆ ಒಳಗಾಗು. 
"ಕಿರುಕುಳಗುಟ್ಟಿ ಸು” ಪರಾ. 

[ಕಿರುಕುಳ್ಳ (೮ ಕಿಖುಕುಳ್ಳ) + ಕುಟ್ಟು] 

ಕಿರುಳೊಳೆ "ಕಿಟುಕುಳ್ಳ' ನೋ. 

ಕಿರುಕೋಣೆ "ಕಿರುಗೋಣೆ' ನೋ. 

ಕಿರುಗಡಸಿಗೆ "ಕಿಜುಗಡಸಿಗೆ' ನೋ. 

ಕಿರುಗತ್ತಲೆ (ನಾ). ನಸುಗತ್ತಲೆ; ಸ್ವಲ್ಪ ಕತ್ತಲೆ: “ಅವತಮಸಂ- 
೧ ಕ್ಷೀಣೇಧ್ವಾಂತೇ - ಕ್ಷೀಣವಾದ ಕತ್ತಲೆ ಹೆಸರು. ಅಂದರೆ - ಕಿರುಗತ್ತಲೆ” 
(ಸಿದ್ಧಾಂತಿ. ೬೪). [ಕಿರು (ಆ ಕಿಜ್ಬು) * ಕತ್ತಲೆ (ಎ ಕಲ್ತಲೆ)) 

ಕಿರುಗತ್ತಿ "ಕಿಜುಗತ್ತಿ' ನೋ. 

ಕಿರುಗಬ್ಬ (ನಾ). ಚಿಕ್ಕ ಕಾವ್ಯ: ಶ್ಲೋಕದೊಳಗಡಕವಾದ ಕಿರುಗೆಬ್ಬವು 
(ನಾಡೋಜ. ೩೪೨). (ಕಿರು (ಆ ಕಿಜ್ಯು) + ಕಬ್ಬ] 

ಕಿರುಗಳ್ಳೆಂಗಡಲೆ "ಕಿಟುಕಳ್ಳಂಗಡಲೆ' ನೋ. 

ಕಿರುಗಾಣಿಕೆ (ನಾ). ಚಿಕ್ಕಕಾಣಿಕೆ: ಬಡವನ ಈ ಕಿರುಗಾಣಿಕೆಯನ್ನು 
ತಾವು ದಯವಿಟ್ಟು ಒಬ್ಬಿಸಿಕೊಳ್ಳಬೇಕು (ರೂಢಿ). 

[ಕಿರು (ಆ ಕಿಟ್ಟು) * ಕಾಣಿಕೆ (ಆ ಕಾಣ್ಯೆ) 

*ಿರುಗಾಳಿ (ನಾ). ಸಣ್ಣಗಾಳಿ; ಮೆಲ್ಲಗೆ ಬೀಸುವಗಾಳಿ: ಮೆಯ್ಗಾ 

ಪ್ಯಾಯನಂಬಡಿಪ ಕಿರುಗಾಳಿ ಸುಳಿವುದುಂ (ಸಂಸಪ. ೨೮-೧೨೮). 
[ಕಿರು (೮ ಕಿಲ್ಕು) * ಗಾಳಿ] 

ಕಿರುಗಿಡ (ನಾ). ಚಿಕ್ಕಗಿಡ; ಸಣ್ಣಗಿಡ: ಇನಿತು ಕಿರುಗಿಡದೊಳೆಸಿತು 
ಹಿರಿಹೂವು (ಅನಿಕೇ. ೨೩-೧). (ಕಿರು (ಆ ಕಿಲ) * ಗಿಡ (ಆ ಗಿಡು)] 

ಕಿರುಗುಟ್ಟಾಟ (ನಾ). ಕಿರುಚಾಟ: ನಮ್ಮ ಸುತ್ತಲಿರುವ ವಿಶ್ವದ 
ತಿರುಗುಟ್ಟಾಟ ಗುಂಯಿಗುಟ್ವಾಟಿಗಳನ್ನು ಕೇಳಬಹುದು (ಆಕಾಶ. ೮). 

[ಕಿರುಗುಟ್ಟು + ಆಟ] 

ಕಿರುಗುಟ್ಟಿಸು (ನಾ). ಕಿರಿಚುವಂತೆ ಮಾಡು; ಗೋಳಾಡಿಸು: 

ಸುಮ್ಮನೆ ಕಾಲತಳ್ಳಿ ಆ ರಾಮಣ್ಣನ ಕಿರುಗುಟ್ಟಿ ಸ ಬಹುದು (ರೆಂಟರ. ೧೮). 
[ಕಿರುಗುಟ್ಟು + -ಇಸ್ಮು] 

ಕಿರುಗುಟ್ಟು, ಕಿರ್ಗುಟ್ಟು (ಕ್ರಿ). ೧. ಕಿರುಚು; ಚೀರು; ಗೋಳಾಡು: 
ಆ ನೋವು ಕಡೆಯಲಾರದೇ ಕರಡಿ ಕಿರುಗುಟ್ಟ ಹೋಯಿತು 
(ಪಂಚಾಮೃ. ೩); ಗುಲಾಮರು ಕಿರುಗುಟ್ಟಿ ಹೋದರು (ಪೈಗಂಬ. ೧೫೨). 
೨. (ಬಾಗಿಲು ಮೊದಲಾದುವುಗಳಂತೆ) ಕಿರ್‌ ಎಂದು ಶಬ್ದ 
ಮಾಡು. ಕಿರ್ಗುಟ್ಟು: ೧. ಕಿರ್ಗುಟ್ಟುತೆ ಮುಂದಟ್ಟ ಪೆಡಂಮುಟ್ಟುತೆ 
ಸೂಕರನಡರ್ದು ಸಾರ್ದುದು ಮೆಳೆಯಂ (ಗಿರಿಕ. ೧-೧೨೨). 

[ಕಿರು (ಆ ಕಿಣ್ಜು) * ಕುಟ್ಟು] 

ಕಿರುಗುಡಿ (ನಾ). ಗೋಡೆಯ ಸಣ್ಣ ಗೂಡು, ಮಾಡು: ಇಲ್ಲಿನ 

ಶೈಲಿಯ ಬೆಳವಣಿಗೆ ಎಂದರೆ... ಲಲಿತವಾದ ಕಿರುಗುಡಿ ॥ಯಂ)ಗಳಲ್ಲೂ 


ಕುಂಬಿದೆ (ಬಾಲಪ್ರ. 181, ೧೭೨೧). [ಕಿರು (ಆ ಕಿಣ್ಯು) * ಗುಡ್ಮಿ) 


೧೮೧೬ 


0 


45 


ಕಿರುಡಕ್ಕೆ 


ಕಿರುಗುಡು (ಕ್ರಿ). "ಕಿರ್‌' ಎಂದು ಶಬ್ದಮಾಡು : ಗೊಬ್ಬರದ ಭಾರ 

ದಿಂದ ಅದರ ಚಕ್ರಗಳು ಕಿರುಗುಡುತ್ತಿದ್ದುವು (ಪುನರು. ೨೭೬). 
[ಕಿರು (ಆ ಕಿಜ್ಮು) * ಕುಡ್ಮು (ಆ ಕೊಡು)] 

ಕಿರುಗುಣಿ, "ಕಿರಗಣಿ' ನೋ. 

ಕಿರುಗುಣ್ಮಿ "ಕಿಜುಗುಣಿ' ನೋ. 

ಕಿರುಗುಡ್ಡ (ನಾ). ಚಿಕ್ಕ ಗುಡ್ಡ: ಜೈಲನ್ನು ದಾಟ ಕಿರುಗುಡ್ಡವನ್ನೇರಿ 
ಆ. ಬದಿಗೆ ಇಳಿದು ಹೋದುದನ್ನು ಕರಿಯನು ನೋಡುತ್ತಿದ್ದನು 
(ಮುಂಗಾಮು. ೧೨೧). [ಕಿರು (ಆ ಕಿಟ್ಮು) + ಗುಡ್ಡ] 

ಕಿರುಗುಪ್ಪಸ (ನಾ). ಚಿಕ್ಕ ಕುಪ್ಪಸ; ಸಣ್ಣ ರವಿಕೆ: ಕಿರುಗುಪ್ಪಸದ 
ಕಂದುಗೂದಲಿನ ನೀಲಿನೇತ್ರಗಳ ಏಳು ವರ್ಷದ ಅವಳ ಮಗಳು 
(ಪುನರು. ೧೪೩). [ಕಿರು (ಆ ಕಿಲ್ಟು) * ಕುಪ್ಪಸ] 

ಕಿರುಗುರುಟಿಗೆ, ಕಿರುಗುರಟ್ಟಿಗೆ (ನಾ). ಒಂದು ಬಗೆಯ ಮೂಲಿಕೆ: 
ಕಿರುಗುರಟಗೆಯ ಬೇರು... ಕಾಳಾಡಿನ ಹಾಲಲ್ಲರೆದು ಮೂರು 
ದಿನಗಳು ಕುಡಿಯೆ ಪಕ್ಕ ಶೂಲೆ ಹರ (ಎವೈಎ. ೧೫೨). ಶಿರುಗುರಟ್ಟಗೆ : 
ಆಡುಸೋಗೆ ಸೊಪ್ಪು, ಗರುಗದ ಸೊಪ್ಪು, ಕಿರುಗುರಟ್ಟಿಗೆ ಸೊಪ್ಪು. . 
ಚೂರ್ಣಂಗೆಯ್ದು (ಸಕವೈ. ೨೨೬). [ಕಿರು (ಆ ೮) * ಕುರುಟಿಗೆ] 

ಕಿರುಗುಳ್ಳಿ "ಕಿಲುಗುಳ್ಳ' ನೋ. 

ಕಿರುಗೆ "ಕಿಗ್ಗ? ನೋ, 

ಕಿರುಗೆಜ್ಜೆ "ಕಿಲುಗೆಜ್ಜೆ' ನೋ. . 

ಕಿರುಗೆಯ್ಮೆ "ಕಿಜುಗೆಯ್ಮೆ' ಫೋ. 

ಕಿರುಗೈ "ಕಿಲುಗೈ' ನೋ. 

ಕಿರುಗೋಣಿ "ಕಿಲುಗೋಣಿ' ನೋ. 

ಕಿರುಗೋಣೆ, ಕಿರುಕೋಣೆ (ನಾ). ಚಿಕ್ಕಕೋಣೆ: ಪಿಸುನುಡಿಗಳ 
ಮಾರ್ದನಿಗಳ ಕಿರುಗೋಣೆಗಳಿಂದ (ದ್ರಾಕ್ಷಿದಾ. ೧-೧೧). ಕಿರುಕೋಣೆ : 
ಅವನು ಕಿರುಕೋಣೆಯಲ್ಲಿ ತನ್ನ ಮೇಲಂಗಿಯನ್ನು ತೆಗೆದಿರಿಸುತ್ತಿದ್ದೆಂತೆ 
(ಪುನರು. ೩೫೮). (ಕಿರು (ಆ ಕಿಕ್ಕು) *- ಕೋಣೆ) 

ಕಿರುಗೋಳಿ 'ಕಿಜುಗೋಣಿ' ನೋ. 

ಕಿರುಚಲು "ಕುರುಚಲು? ನೋ. 

ಕಿರುಚಾಟಿ "ಕಿರಚಾಟ' ನೋ. 

ಕಿರುಚಾಡು (ಕ್ರಿ). ಅರಚು; ಕೂಗಾಡು: “ನಾಯಿ ತಪ್ಪು ಮಾಡಿತು? 
ಎಂದೆಲ್ಲಾ ಕಿರುಚಾಡಿದರು (ಕಾಲೆಮ. ೨೦೬) ; ಕಿರುಚಾಡುತ್ತ ಇವರನ್ನು 
ಮುತ್ತಿದರು (ನನ್ನಚೊ. ೫೮). (ಕಿರುಚು (೮ ಕಿಲಚು) + ಆಡು) 

ಶಿರುಚಿಸು (ಕ್ರಿ). ಅರಚುವಂತೆ ಮಾಡು; ಕಾಗಿಸು : ಛಡಿ ಹಿಡಿದು 
ಮಕ್ಕಳನ್ನು ಕಿರುಚಿಸುವ ಬೋಧನ ಕ್ರಮ ತಬ್ಬಿ... ನೂತನಕ್ರಮ 
ಆಚರಣೆಗೆ ಬಂದಿದೆ (ಶಿಕ್ಷದ. ೨೫೬). 

[ಕಿರುಚು (ಆ ಕೀಡು) + -ಇಸ್ಕು] 

ಕಿರುಚು "ಕಿಅಚು' ನೋ. 

ಶಿರುಜಪ್ಪನೆ (ನಾ). ಚಿಕ್ಕ ಹರೆಯದವಳು; ನನತರುಣಿ: 
ಕಿರುಜವ್ವನೆಯರರೆಬರು ರಾಯಸೆಜ್ಜಿಗೆ ಅತ್ತಿತ್ತ ನಿಂತು (ಬೆಟ್ಟಅ. ೮೩-೭). 

[ಕಿರು (ಆ ಕಿಜ್ಜು) + ಜವ್ವನೆ] 

ಕರುಟಿಗ, ಕಿರುಟಗೆ (ನಾ). ಒಂದು ಬಗೆಯ ಪಕ್ಷಿ; ಕಲಿಂಗಪಕ್ಷಿ 
ಜಾತಿಯಲ್ಲಿ ಒಂದು ಬಗೆ: (9). ಕಿರುಟಿಗೆ; (8). [1 

ಕಿರುಟಿಗೆ "ಕಿರುಟಗ' ನೋ. 

ಕಿರುಡಕ್ಕೆ (ನಾ). ಕಿರಿಯ ಡಕ್ಕೆ; ಚಿಕ್ಕ ಡಕ್ಕೆ: ತನ್ನ ಕಿರುತ 
£ಡ]ಕ್ಕೆಯ ತಾಳಕ್ಕನುವಾಗಿ ಹಾಡುತ್ತಿದ್ದನು (ನಡೆದಾ. 1, ೪೩೩). 

(ಕಿರು (< ಕಿಜ್ಯು) + ಡಕ್ಕೈ) 


ಕಿರುಡೊಳ್ಳು 


ಕಿರುಡೊಳ್ಳು ."ಕಿುಡೊಳ್ಳು' ನೋ. | 


ಕಿರುತಮ್ಮ (ನಾ). ಚಿಕ್ಕ ತಮ್ಮ; ಕಿರಿಯ ತಮ್ಮ: ಕಿರುತಮ್ಮಂಬೆರಸೀ | 
ಚತುಃಶ್ರುತಿಗೆ ವೇದಾರ್ಥ ಪ್ರಕಾಶಂ . . . ಮೆರೆಸಲ್‌' (ಗಿಳಿವಿಂ. ೫೧-೪). 

ಕಿರುತಾರಗೆ (ನಾ). ಚಿಕ್ಕ ನಕ್ಷತ್ರ: ಈ ಕಿರುತಾರಗೆಯೇ ಅರುಂಧತಿ 
(ಜ್ಯೋತಿರ್ವಿ. ೨೭). [ಕಿರು'( ಕಿಜ್ಯು) + ತಾರಗೆ] 

ಕಿರುತಾಳೆ "ಕಿಟುದಾಟಟೆ' ಕೋ. 

ಕಿರುತೊರೆ (ನಾ). ಚಿಕ್ಕ ಹೊಳೆ; ಸಣ್ಣನದಿ: ಕಡಲು ಜು 
ಬಾಗಿಲಿಗೆ ಬಂದರೆ ಏನು ಸಿಕ್ಕೀತು? (ಬೆತಂಬಾ. ೫). 

[ಕಿರು (ಆ ಕಿಣ್ಮು) * ತೊರ್ಕೆ (ಆ ಕೋಣ್ಮೈ)) 

ಕಿರುತ್ತಿರುವನೂರ್‌ (ನಾ). ಒಂದು ಊರಿನ ಹೆಸರು: ಕಿರುತ್ತಿರುವ 
ನೂರಳಿವಿನೋಳ್‌ ಪಂಡಿ ಪೊದಜ ಎಮ್ಮೆ ತುಜುಗೊಳೆ (ಮೈ ಆರಿ. ೧೯೨೪, 
೪೨-೪; 9ನೆಯ ಶತ). [1] 

೬ರುದಂಗಿ "ಕಿಜುದಂಗೆ' ನೋ, 

ಕಿರುದನಿ (ನಾ). ಸಣ್ಣದನಿ; ತಗ್ಗಿದ ದನಿ: “ಕಲಂ ವಿಂಕತೇ -.ಕಿರು 


ದನಿಯಂ ಮಾಡಿದಪುದು ? (ಉಾಶಕೃ.-೯೦). [ಕಿರು (ಆ ತಿಜ್ಯು)* ದನ್ಮಿ] 15 


ಕಿರುದಾರಿ (ನಾ). ಸಣ್ಣದಾರಿ; ಕಾಲ್ದಾರಿ: ಕಾವೇರಿ ತೋಟದ ಕಿರು 
ದಾರಿಯಲ್ಲಿ ಬಂದಿದ್ದಳು (ಕಾವೇರಿ. ೨೦೮). [ಕಿರು (ಆಕಿಜ್ಯು)* ದಾರಿ) 

ಕಿರುದಿನ್ನೆ (ನಾ). ಚಿಕ್ಕ ದಿಣ್ಣೆ; ದಿಬ್ಬ; ಮೊರಡಿ : ಅದೊಂದು ಕಿರು 
ದಿನ್ನೆ ; ಭರದಿಂದ ಏರುತಲಿದ್ದೆವು (ಚೆಂದುಟ. ೧೪). 

[ಕಿರು (ಆ ಕಿಟ) ದಿನ್ನೆ] 
ಕಿರುದುರುಚಿ (ನಾ). ತುರುಚೆಗಿಡದಲ್ಲಿ ಒಂದು ಜಾತಿ: (ಕಿ). 
[ಕಿರು (ಆ ಕಿಟ್ಟು) * ತುರುಚಿ (ಆ ತುಖಚೆ)) 

ಕಿರುದೆಂಗು "ಕಿಟುದೆಂಗು' ನೋ. 

ಕಿರುದೆಕೆ "ಕಿಜುಜಿಆೌೆ ನೋ. 

ಕಿರುದೆಲ್‌ "ಕಿಜುದೆಟ್‌? ನೋ. 

ಕಿರುದೇಂಗು "ಕಿಟುದೀಗು? ನೋ. 

ಕಿರುದೇಗು "ಕಿಜುದೇಗು? ನೋ. 

ಕಿರುನಗೆ "ಕಿಚುನಗೆ” ನೋ. 

ಕಿರುನಡೆ (ನಾ). ಚಿಕ್ಕ ನಡೆ; ಸಣ್ಣ ನಡಿಗೆ: “ಟ್‌ 2. ೬ ಲೇಸ್ಟವ್ಶಂ, 
ಈ ೭ ಕಿರುನಡೆ  (ಕಾಶಕೃ. ೨೨೩). (ಕಿರು (ಆ ಕಿಜ್ಯು) * ನಡ) ' 

ಕಿರುನಡೆವಂತ (ನಾ). ಚಿಕ್ಕ ನಡೆಯುಳ್ಳವನು; ಚಿಕ್ಕನಡಗೆ 
ಯವನು:: *ಲೇಶನ್‌. . . . ಲಿಪ್ಪವಾನ್‌ ಈ ೫ ಕಿರುನಡೆವಂತೆಂ? 
(ಕಾಶಕೃ. ೨೨೩). [ತಿರುನಡೆ + -ವಂತೆ] 

ಕಿರುನಾಲಗೆ “"ಕಿಲುನಾಲಗೆ? ನೋ. 

ಕಿರುನಿಮಿತ್ತ (ನಾ). ಸಣ್ಣ ನಿಮಿತ್ತ : ಎಲ್ಲರ ಕೊರಗಿನಲ್ಲೂ ಕಿರುನಿಮಿತ್ತ 
ವಾಗಿ ಭಾಗವಹಿಸಿಕೊಳ್ಳುವ ಭಾಗ್ಯವನ್ನು ಆ ಹಿರಿಯ ನಿಮಿತ್ತ ಅನುಕಂಪ 
ದಿಂದ ಕರುಣಿಸಿದೆ (ಮನೋನಂ. ೧೧೭). [ಕಿರು (ಆ ಕಿಣ್ಯು) * ನಿಮಿತ್ತ] 

ಕಿರುನುಡಿ, (ಕ್ರಿ). ೧: ಕೀಳುಮಾತನಾಡು ; ತುಚ್ಛವಾದ ಮಾತ 
ನಾಡು. ೨. ಸಣ್ಣ ಧ್ವನಿಯಲ್ಲಿ ಮಾತನಾಡು; ಮೆಲ್ಲಗೆ ನುಡಿ: 
ಮನಸ್ಸಾಕ್ಷಿಯಂತಿನಿದಾಗಿ ನೀನದನೆ ನುಡಿದೆಂದು ಯೇಸು ಕಿರುನುಡಿದಂ 
(ಗೊಲ್ಲೊಥಾ. ೫-೧೨೩). [ಕಿರು (ಆ ಕಿಟ್ಟು) + ನುಡಿ] 

ಕಿರುನುಡ್ಕಿ (ನಾ). ೧. ಚಿಕ್ಕಮಾತು; ದೀರ್ಥವಲ್ಲದ ಮಾತು: 
ಸರ್ವಜ್ಞನ ಕಿರುನುಡಿಗಳಲ್ಲಿ ಇದೇ ಅಭಿಪ್ರಾಯವು ಅವಿತುಕೊಂಡಿದೆ 
(ತವಾ. ೨೬). ೨. ಸಣ್ಣದನಿಯಲ್ಲಿ ಆಡಿದ ಮಾತು: (8). 
೩. ತಿರಸ್ಕಾರದ ಮಾತು; ಅಗೌರವದ ನುಡಿ; ಸಣ್ಣಮಾತು: (ಕ). 
*ಕಿರಿನುಡ್ಕಿ' ಪರಾ: [ಕಿರು (ಆ ಕಿಜ್ಯು) + ನುಡಿ] 


ಗಿ೪ಗಿರ 


ಕಿರುನೊರೆಡಿ 


ಕಿರುನೆಲ್ಲಿ "ಕಿಲುನೆಲ್ಲಿ' ನೋ. 

ಕಿರುಪಿಲ್ಲಿ "ಕಿಜುಪಿಲ್ಲಿ? ನೋ. 

ಕಿರುಪುಟಿ (ನಾ). ಸಣ್ಣ ಪ್ರಮಾಣದ ಪುಟ; ಸ್ವಲ್ಪಹೊತ್ತಿನ 
ಪುಟಪಾಕ: ಖರ್ಪರಯಂತ್ರದಿಂದ ಕಿರುಪುಟವನ್ನು ಹಾಕಿ... 
ಸೂಕ್ಷ್ಮ ಚೂರ್ಣಮಾಡಲು ಶುದ್ಧ ಸಿಂಧೂರವಾಗುವುದು (ಸಕವೈ. ೯೫). 

[ರು (ಆ ಕಿಣ್ಯು) * ಪುಟ್ಟ] 

ಕಿರುಪೊಕೆ-(ನಾ). ಸಣ್ಣ ಹೊರೆ; ಚಿಕ್ಕ ಕಟ್ಟು : ಪೊರೆಯಂ ಕೊಳಲ್ಬಂ 
ದಕೆಲ್ಲಂ ಕೆಲದ ಕಿರುಪೊರೆಗಳಂ ಮಾರುಗೊಂಡು (ಕಗವಿ. ೯೧ 
ರಾಜಾವಳಿಕಥೆ).  [ಕಿರು(£ ಕಿಣ್ಜು) * ಪೊರೆ'(< ಪೊಜಕ್ಕಿ)] 

ಕಿರುಬ "ಕಿಟುಬ್ಬ' ನೋ. 

ಕಿರುಬಂಡಿ "ಕಿಟುವಂಡಿ' ನೋ. 

ಕಿರುಬತ್ತ (ನಾ). ಬಂದು ಜಾತಿಯ ಸಣ್ಣ ಭತ್ತ; ಜೀರಿಗೆ ಸಂಭಾರದ 
ಭತ್ತ: ಆಅಣುಃ ೧ ಪ್ರೀಹಿಭೀದಃ, ಕಿರುಭತ್ತ, ಸಣ್ಣಭತ್ತ, ಜೀರಿಗೆ 
ಸಂಭಾರದ ಭತ್ತ” (ಸಿದ್ಧಾಂತಿ. ೨೪೦). [ಕಿರು (೮ ಕಿಜ್ಕು) + ಬತ್ತ] 

ಕಿರುಬಯಕೆ (ನಾ). ಸಣ್ಣಆಸೆ; ಅಲ್ಪಬಯಕೆ : ಮತ್ತೇಕೆ ಮನಸಿನ 
ಮೂಲೆಯಲ್ಲಿ ಅನನು ಬರೆಬಾರೆದು ಎನ್ನುವ: ಕಿರುಬಯಕೆ 
(ಹೊಸಸಕ್ಷಿ. ೫೮). [ಕಿರು (ಆ ಕಿಜ್ಯು) + ಬಯಕ್ಕೆ] 

ಕಿರುಬಲೆ "ಕಿಜುವಲೆ' ನೋ. 

ಕಿರುಜಾಗಿಲು "ಕಿಟುವಾಗಿಲು' ನೋ. 

ಕಿರುಜಾಲ (ನಾ). ಚಿಕ್ಕಮಗು; ಸಣ್ಣಹುಡುಗ : ಕೊಲುವೆಯಾದರು 
ಒಮ್ಮೆ: ಕಳುಹಿಕೊಡು ; ಮರಳುವೆನು ಮೊಲೆಯುಣಿಸಿ, ಕಿರುಬಾಲನಾಣೆ 
ದಿಟವಮ್ಮಾ (ಕಎಪು. ೩೩). [ಕಿರು (ಆ ಕಿಣ್ಣು) * ಬಾಲ] 

ಕಿರುಬುಲಿ, ಕಿರುಹುಲಿ (ನಾ). ಒಂದು ಬಗೆಯ ವನಸ್ಸತಿ : ಹೆಬ್ಬುಲಿ, 
ಕಿರುಬುಲಿ ಸುರಸುರಿಗೆ' ಈ ಸೊಪ್ಪುಗಳ ರಸ ಒಂದು ಮಾನವಂ ಹಿಂಡಿ 
(ಸಕವೈ. ೭೦). $ರುಹುಲಿ: 'ನೆಲಾವರೆ ಬೇರು... . ಹೆಬ್ಬುಲಿ, ಕಿರು 
ಹುಲಿ ಬೇರು ... ಇವಿಷ್ಟನ್ನೂ ಚೆನ್ನಾಗಿ ಜಜ್ಜಿ ಜೇನುತುಪ್ಪದಲ್ಲಡುವುದು 
(ವಿವೈವಿ. ೧೫೫). [ಕಿರು (ಆ ಕಿಯ್ಮು) ಪುಲಿ (೮ ಪೂಲಿ?)) 

ಕಿರುಬೆಮರು "ಕಿಟುಬೆಮರ್‌' ನೋ. 

ಕಿರುಬೆವರು "ಕಿಟುಬೆಮರ್‌' ನೋ. 

ಕಿರುಬೇರು (ನಾ). ೧. ಸಣ್ಣಬೇರು. ೨. (ಆಲಂ) ಅಲ್ಪಾಧಾರೆ: 
ನೆಚ್ಚಿಕೆಯ ಕಿರುಬೇರ ನಾವೊಂದು ಕಾಣುವೊಡೆ(ಮೂರುನಾ. ೧೦೧-೧೩೨). 

[ಕಿರು (ಆ ಕಿಣ್ಯು) * ಬೇರು (ಆ ಬೇರ್‌)] 

*ರುಮಂಜಿ "ಕರಮಂಜಿ? ನೋ. 

ಕಿರುಮಂಜಿ ಆಜ್ವಾನ (ನಾ). ಒಂದು ಬಗೆಯ ಸಸ್ಯ: ಕಿರುಮಂಜಿ 
ಆಜ್ವಾನ, ಕಾಡುಆಜ್ವಾನ (ಮೈಔಗಿ. ೬೯-೧೪೧೯). [?) 

ಕಿರುಮಂಜಿಹುಳು (ನಾ). ಒಂದು ಬಗೆಯ ಹುಳು: (ದಕ್ಷಿಣ 
ಯುರೋಪಿನಲ್ಲೂ, ಉತ್ತರ ಆಫ್ರಿಕದಲ್ಲೂ ದೊರೆಯುವ) ಒಂಡು 
ಜಾತಿಯ ಹುಳು; ಕರ್ನಿಸ್‌ಹುಳು; ಕಿರುಮಂಜಿಹುಳು (೫೦೯೫೮5. 
ಇಂಕನಿ). ([ಕಿರುಮಂಜಿ (೮ ಕಿರಮಂಜಿ) ಸ ಹುಳು (೮ ಫುಲು)] 

40|ಕ*ಿರುಮಗು "ಕಿಜುವಗು' ನೋ. 

*ರುಮನೆ "ಕಿಟುಮನೆ' ನೋ. 

ಕಿರುಮೆಣಸು (ನಾ). ಸಣ್ಣ ಮೆಣಸಿನೆಕಾಯಿ; ಗಿಡ್ಡಮೆಣಸಿನ 
ಕಾಯಿ; ಗಾಂಧಾರಿಮೆಣಸು; ಲವಂಗ ಮೆಣಸಿನಕಾಯಿ: 
ಕಿರುಮೆಣಸಂತೆ ಬಲು ಕಾರವಿಹನೀತ (ಹೆಬ್ಬೆರ. ೭-೧೨). 

[ಕಿರು (ಕಿಟ್ಟು) + ಮೆಣಸು (ಎ ಮೆಲಸು)] 
ಕಿರುನೊರಡಿ 'ಕಿಜುಮೊರಡಿ' ನೋ. 


56 


10 


| 


45 


ಕಿರುವಡಿ 


ಕಿರುನಡಿ (ನಾ). ಚಿಕ್ಕಪಾದ; ಸಣ್ಣಹೆಜ್ಜೆ: ಕಾಂತನ ಕಳುಹಲು 
ಕಿರುವಡಿಗಳನಿಟ್ಟು ಮೆಲ್ಲಮೆಲ್ಲನೆ ಪೋಗುತ (ಕರಿಕ. ೭೬-೭). 
[ಕಿರು (ಆ ಕಿಣ್ಯು) * ಅಡಿ] 
ಕಿರುವಣೆ (ನಾ). ಚಿಕ್ಕಮಣೆ; ಸಣ್ಣಮಣೆ: ಒಂದೊಂದು ಸೆಜ್ಜೆಯ 
ಸುಖಾಸನದ ಮುನ್ಮೊಗದಲ್ಲಿಯೂ ಕಿರುವಣೆಯ ಮೇಲೆ ಹೊನ್ನ 
ಹಿಂಜರಿಯ ತಳಿಗೆ ತಾಂಬಣಗಳಲ್ಲಿ (ಬೆಟ್ಟೆ ಅ. ೩-೧). 
[ಕಿರು (ಆ ಕಿಣ್ಯು) * ಮಣೆ] 
ಕಿರುವರದ (ನಾ). ಸಣ್ಣಪರದ; ಚಿಲ್ಲರೆ ವ್ಯಾಪಾರಿ: ಅಲ್ಲಲ್ಲಿ 
ಕಂಬಳಿ, ಗೋಣಿಯ ತಟ್ಟು, ಸೀರೆ, ದುಪ್ಪಟ ಇವುಗಳಿಂದಾದ ಕಿರುವರದರ 
ಪಟಗೃಹಗಳು ಗಾಳಿಗೆ ತೂಗಾಡುತ್ತಿರುವುವು (ಬಿರುಗಂ. ೧೨-೭). 
[ಕಿರು (ಆ ಕಿಣ್ಕು) + ಪರದ] 
ಕಿರುನರೆಯ "ಕಿಜುವರೆಯ' ನೋ. 
ಕಿರುವೊಸಗೆ (ನಾ). ಚಿಕ್ಕ ಉತ್ಸವ: ನೆರಮನೆಯೊಳೆಂದು ಕಿರುವೊಸಗೆ 
ಬಾಗಿಲ ತೆಗೆದು ಕರೆವ ತಾರೆನಲೊಡನೆ ಬಿದ್ದಣಂ ಬಂತು 
(ಕಾಲರ. ೩೭-೪೨). [ಕಿರು (ಎ ಕಿಜು) * ಒಸಗೆ] 
ಕಿರುಶಿವನಿ (ನಾ). ಒಂದು ಬಗೆಯ ಮೂಲಿಕೆ: ನೈದಿಲಗೆಡ್ಡೆ, ಚಂಗ 
ನೀಲರೆ ಕೋಷ್ಕ, ಕಿರುಶಿನನೀಬೇರು ಈ ಮೂರನು ನೀರಲ್ಲಿ ಅರೆದು 
ಲೇಪಂಗೈಯಲು ಉಪದಂಶ ಶಮನವಹುದು (ವೈದ್ಯಸಾ. 11, ೧೬೬). 
(ಕಿರು (ಆ ಕಿಣ್ಕು) * ಶಿವನಿ (ಆ ಸಿನನ್ನಿ)] 
ಕಿರುಸಾಲೆ (ನಾ). ಒಂದು ಬಗೆಯ ಸಸ್ಯ: ಕಿರುಸಾಲೆ ಬೇರು, 
ಪರ್ಪಾಷ್ಟಕ ... ಕಷಾಯಂ ಕಾಸಿ ಸೇವಿಸುವುದು (ಸಕವೈ. ೧೬೫). [1] 
ಕಿರುಸುತ್ತು (ನಾ). ಚಿಕ್ಕದು; ಎಳೆಯದು : *ಚುಟ್ಟಿ - ಅಲ್ಪೀಭಾವೇ, 
ಕಿರುಸುತ್ತಿನೊಳ್‌ * (ಕಾಶಕೃ. ೧೯) ; ನರನಿಗೆ ಈ ಕನ್ಯೆ ಕಿರಿಸುತ್ತಾಯಿತು 
(ರೂಢಿ). [ಕಿರು (೮ ಕಿಣ್ಕು) 4 ಸುತ್ತು ೨ 
ಕಿರುಸೆಜ್ಜೆ (ನಾ). ಚಿಕ್ಕ ಮಂಚ, ಪೀಠ: ವಿರೂಪಾಕ್ಷಯ್ಯ . .. 
ಮುಂತಾದವರು ಸುಖಾಸನಗಳಲ್ಲಿಯೂ ಕಿರುಸೆಜ್ಜೆಗಳಲ್ಲಿಯೂ 
ಇರುವರು (ಬೆಟ್ಟ ಅ. ೮೨-೪). [ಕಿರು (ಆ ಕಿಣ್ಯು) + ಸೆಜ್ಜೆ) 
ಕಿರುಸೊಡರ್‌ (ನಾ). ಚಿಕ್ಕದೀಪ; ಸಣ್ಣದೀಸಪ: ಅರಿಲರಲ 
ಕಿರುಸೊಡರ್‌' ಮೇಲೆಣಿಕೆ ನಡೆ ವಳಿ ಯ ನೆಲದೊಳೆ 60 ಪಸೆಯೆ 
(ಕಾಲೂರ. ೬೬-೧೧೪). [ಕಿರು (ಆ ಕಿಜ್ಜು) + ಸೊಡರ್‌] 
ಕರುಹರೆಯ "ಕಿಜುವರೆಯ ನೋ. 
ಕಿರುಹಾಲೆಗಿಡ (ನಾ). ಹಾಲೆಗಿಡದಲ್ಲಿ ಒಂದು ಬಗೆ: (8). 
(ಕಿರು (ಆ ಕಿಜ್ಮು) * ಹಾಲೈ (ಆ. ಪಾಲ್ಕೆ) * ಗಿಡ (ಆ ಗಿಡು)] 
ಕಿರುಹುಲಿ "ಕಿರುಬುಲಿ' ನೋ. 
ತಿರುಹೊತ್ತಗೆ, ಕಿರುಹೊತ್ತಿಗೆ (ನಾ). ಚಿಕ್ಕ ಪುಸ್ತಕ; ಪುಸ್ತಿಕೆ: 
ಕಿರುಹೊತ್ತಗೆಗಳನ್ನು ಪ್ರಕಟಿಸಿ ಶಿಕ್ಷಕರಿಗೆ ದೊರಕಿಸಬೇಕು (ಶಿಕ್ಷದ. ೭೪೦); 
ಕಿರುಹೊತ್ತಗೆ 620200 ಪ್ರೊ ತ್ಪಾ ತ್ಸಾಹ ವಿತ್ತ (ನಿಟ್ಟೂ ಶಾಂ. ೧). 
ಕಿರುಹೊತ್ತಿಗೆ: ಕಿರುಹೊತ್ತಿಗೆಗಳ “ಸಂಖ್ಯೆ ಈಗಿರುವುದಕ್ಕಿ ತಲೂ 
ದ್ವಿಗುಣವೂ ಅಗಿರಬೇಕಾಗಿತ್ತೆಂದು (ಪರಜೀ. 111, ಮುನ್ನುಡಿ). 
(ಕಿರು (< ಕಿಟ್ಟು) + ಹೊತ್ತಗೆ (ಆ ಪೊತ್ತಗೆ)] 
ಕಿರುಹೊತ್ತಿಗೆ "ಕಿರುಹೊತ್ತಗೆ' ನೋ. 
೬ರುಳೆ "ಕಿಜುಳ' ನೋ. 
ಕಿರುಳಿ (ನಾ). ಚಿಕ್ಕ ಉಳಿ; ಸಣ್ಣ ಉಳಿ: (೪). 
[ಕಿರು (ಆ ಕಿಟ್ಟು) * ಉಳ್ಳಿ] 
ಕಿರುಳು "ಕಿಜುಳ' ನೋ. 
ಶಿರ್ಕೆ "ಕೀರೆ' ನೋ. 


೧೪ಗ೯ 


5 


85 


45 


ಕಿರ್ಚುವೊಗು 


ಕಿಕ್ಕೆ (ನಾ). ಆಣೆ; ಶಪಥ: ನೀನು ಕದ್ದಿಲ್ಲ ಅಂತ ಕಿರೆಮಾಡಿ ಹೇಳು 
ನೋಡೋಣ (ರೂಢಿ). [ಆ ಸಂ. ಕ್ರಿಯಾ ?] 
ಕಿರ್ಕಿಜೋಡು (ನಾ). ಕಿರ್‌ಕಿರ್‌ ಎಂದು ಶಬ್ದಮಾಡುವ ಜೋಡು; 
ಗಿರಕಿ ಜೋಡು: ಮೂರು ವರ್ಷದ ಮೇಲೆ ಮದುವೆ ಜೋಡು ಮುಟ್ಟಿ 
ಬಾರದು ಅಂತ ಮಾವ ಯ್ಯ ಹೊಸ "ಕರ್ಕಿ 'ಜೋಡು ಮಾಡಿಸಿದ 
(ನನ್ನೂರು. ೨೧೯). [$8೯ * ಜೋಡು] 
ಕಿರ್ಕಿರಿ "ಕಿಣಿಕಿಐಕಿ' ನೋ. 
ಕಿರ್ಕೊಳೆ (ನಾ). ತಗ್ಗಿನ ಕೊಳ; ಕೆಳಪ್ರದೇಶದಲ್ಲಿರುವ ಕೊಳ: 
ಪುಲಿಕಡ್ಡ ಅರಸರ್‌ ಸಿಯಗೆಲ್ಲರ್ಕಾಗಿ ಕೊಮಾರನ್‌ ಕಿರ್ಕ್ಕ್ಯೊಳತ್ತು ಒಗ 
ಬಳ್ಳಿಯುಳೆಜದು ವಿಲಕ್ದೊಂ (ಎಕ. ೫೪1. ತುಮಕೂ, ೯೧-೧೧ ; 775), 
[ಆ ಕೆಟಗು 4 ಕೊಳ್ಳ] 
ಕಿರ್ಗಟ್ಟು "ಕಿಟ್ಟಟ್ಟು' ನೋ. 
ಕಿರ್ಗಣ್‌ “ಕಿಟ್ಗಿಹ್‌? ನೋ. 
ಕಿರ್ಗಣ್ಣಿಕ್ಕು, ಕಿಗ್ಗಣ್ಣಿಕ್ಕು (ಕ್ರಿ). ಕೆಳಗಣ್ಣಿನಿಂದ ನೋಡು; ಓರೆ 
ಯಾಗಿ ನೋಡು: ಮಿಕ್ಕು ಪುಗಲಿತ್ತು ಕಿರ್ಗಣ್ಣಿಕ್ಕುತ್ತೊಳಪೊಳ್ಯ 
ಜಾಯಿಲನ ಬಡ ನಡುವಂ ಚಕ್ಕ ನೆ ತುಂಡಿಸಿ (ಗಿರಿಕ.. ೧-೧೦೫). 
ಕಿಗ್ಗಣ್ಣಿಕ್ಕು: ಕಂಡು ಕಿಗ್ಗಣ್ಣಿ WY ನೋಡಿತ್ತು ನಾಲ್ಮೆಸೆಯನು 
(ಹಡಳಾ ೬-೫) ; ಮೌನವ ಹಿಡಿದಥದೋಮುಖಿಯಾಗಿ ಕಿಗ್ಗಣ್ಣಿಕ್ಕಿ ಕೆಲ 
ಬಲನ ಬಿಡದೆ ನೋಡುತ (ಕುವ್ಯಾಉ. ೪-೮೧) ; ದಾಡೆಯಂ ಮಸೆದು 
ತಿಗ್ಗಣ್ಣಿಕ್ಕಿ ನೋಡುತ್ತೆ (ರಾಜಶೇ. ೫-೮೯). 
[ಕಿರ್ಗಣ್‌ (< ಕಿಟ್ಟಣ್‌) ೬ ಇಕ್ಕು] 
ಕಿರ್ಗಯ್‌ "ಕಿಣುಗೈ' ನೋ. 
ಕಿರ್ಗಯ್ಯಾಗು (ಕ್ರಿ). ಕೈಗುಂದು; ಕೆಳಗೈಯಾಗು; ಕಡಿಮೆ 
ಯಾಗು: ಸೆಡೆದೆನುಡುಗಿದೆಂ ಮಾಸಿದೆಂ ಸೂಸಿದೆಂ ಕಿರ್ಗಯ್ಕಾದೆಂ 
ಕಂದಿದೆಂ (ರಕ್ಪಾಶ. ೨೫) ; “ಕೈಕಿರಿದು ಆಗು; ಕೈ (ಮುರಿದವನಂತೆ) 
ಆಗು? (ರಕ್ಸಾಶ. ಕೋಶ). [ಕಿರ್ಗಯ್‌ (ಆ ಕಿಜುಗೈ) * ಆಗ್ಕು) 
ಕಿರ್ಗಲ್‌ "ಕಿಜುಗಲ್‌' ನೋ. 
ಕಿರ್ಗಾಳಿ "ಕಿಗ್ಗಾಳಿ' ನೋ. 
ಕಿರ್ಗಿ (ನಾ). ೧. ಚೆಲುವು; ಒರಪು: *ಕಿರ್ಗಿಯೆಂದು ಒಜಪು? 
(ಶಮದ. ಪರಿ. ೨), *ಕಿರ್ಗಿಯೆಂದೊರಪು* (ಕಬ್ಬಿಕ್ಕ 
೨. ಚಿಕ್ಕದಾಗಿರುವಿಕೆ : (ಕಿ). [2] 
ಕಿರ್ಗು, "ಕಿಟ್ಟು' ನೋ. 
ಕಿರ್ಗು (ನಾ). ಕೆರೆಯ ಕೆಳಗಿನ ಜಮಾನು(?): ತಟಾಕತತಿಯ 
ಕಿರ್ಗಿನೊಳ್‌ ಬಳೆದ ಶಾಲಿಯ ಕೆಯ್ವೊಲನಂ (ಮಹಾನೇ. ೧೦-೮೧). 
[€ ಕೆಆಗು] 
ಕಿರ್ಗೇರಿ (ನಾ). ಕೆಳಗಿನ ಕೇರಿ: ಮಾರುಡಿಗೆಯೆಂಬಾ ಪುರದ ಕಿರ್ಗೇರಿ 
ಯೊಳು (ಸಾನಂಚ. ೯-೩೭). [< ಕೆಟಗು + ಕೇರಿ) 
ಕಿರ್ಗೊಂಬು "ಕಿಜುಗೊಂಬು' ನೋ. 
ಕರ್ಚು "ಕಿಚ್ಚು' ನೋ. 
ಕಿರ್ಚುಂಗೋಲ್‌ (ನಾ). ಬೆಂಕಿಯನ್ನು ಕಾರುವ ಬಾಣ; ಪಾವ 
ಕಾಸ್ತ್ರ; ಆಗ್ನೇಯಾಸ್ತ್ರ: ಮಿಕ್ಕುಂ ಮೀಣಿಯುಂ ಪರಿತರ್ಪ ಕಿರ್ಚುಂ 
ಗೋಲಂ ಚಿೆಚ್ಚರದೊಳ್‌ ತನ್ನೊಂದು , *. ನೀರೊಡಲ ನಿಡುಗೋಲಿಂ 
ಕಾಲ್ದೊಳೆಯಿಸಿದೆಂ (ರಾಮಾಶ್ವ. ೯೨-೫). 
[ಕರ್ಚು (ಆ ಕಿಚ್ಚು) + ಕೋಲ್‌] 
ಕಿರ್ಚುಗಣ್ಣ "ಕಿಚ್ಚುಗಣ್ಣ' ನೋ. 
ಕಿರ್ಚುವೊಗು " ಕಿಚ್ಚು ವುಗು >: ನೋ. 


° ೭೬) 


115 


ಕಿರ್ಚೇಲ್‌್‌ 


ಕಿರ್ಚೇಖ್‌್‌ "ಕಿಚ್ಛೀಟ್‌? ನೋ. 

ಕಿರ್ತೆ "ಕೀಟಕ್‌ ಪರಾ. 

ಕಿರ್ದಿ, ಖರದ್ದಿ, ಖಿರ್ದಿ (ನಾ). ೧. ದಿನವಹಿ ಲೆಕ್ಕಪತ್ರ. ೨. ಆಯ 
ವ್ಯಯಗಳನ್ನು ಬರೆದಿಡುವ ಪುಸ್ತಕ; ಜಮಾಖರ್ಚಿನ ಪುಸ್ತಕ: 


ಗಿ೮೨೦ 


ಲೆಕ್ಕಮಾಡಿ ಕಿರ್ದಿ ಬರೆಯಿಸಿ ಬಂದಿದ್ದ (ಗಂಗಾಳ. ೬೭) ; ಆ ವರ್ಷದ | 5 


ಖಾತೆ ಕಿರ್ದಿಗಳು ಪೂಜೆಗೊಳ್ಳು ತ್ತಿವೆ (ಶರಚ. ೭೩೧) ; ಊಟಿಮಾಡಿ ದಿನದ 
ಕಿರ್ದಿಖಾತೆಗಳನ್ನು ಬರೆಯುವರು (ಗುರುಪ್ರ ೧). ಖಿರೆದಿ: ೨. ಆಫೀಸಿನ 
ವರ್ಗಖಿರದಿಗಳನ್ನವನು ತನಿಖೆ ಮಾಡಿದನು (ಪುನರು. ೨೬೪). ಪಿರ್ದಿ: 
೨. ಶಾನುಭೋಗ ಕೃಷ್ಣಪ್ಪನವರು ಮನೆಯ ಜಗಲಿಯ ಮೇಲೆ ಕುಳಿತು 
ಖಾತೆಖಿರ್ದಿಗಳ ಲೆಕ್ಕವನ್ನು ನೋಡುತ್ತಿದ್ದರು (ದುಂಬಿಕ, ೪೯); ಆದರೆ 
ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದದ್ದು ಖಿರ್ದಿ ಪುಸ್ತಕ 
ದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆ ಯಿಂದ (ಅಲೆಮ. ೬೪); ಅಂದರೆ ಖಾತೆಗೆ 
ಖಿರ್ದಿಗೆ ಜಮಾ ಬಂದಿಲ್ಲ (ಕೆಲನೆ. ೧೬೪). 
ಕಿರ್ದಿಮಾಡಿಕೊಳ್ಳು- ವ್ಯವಸಾಯಕ್ಕಾಗಿ ಹಸನುಮಾಡು: ಸಾಲ 

ವನ್ನಾದರೂ ಮಾಡಿ ಹೊಲವನ್ನು ಕಿರ್ದಿಮಾಡಿಕೊಳ್ಳಬೇಕು 
(ಕೃಷಿಪ್ರ. ೨೬). [*-ಮರಾ. ಕಿರ್ದಿ; ಪಾರ. ಕರ್ದ್‌) 

ಕಿರ್ಬರಿ "ಕಿಟ್ಟರಿ' ನೋ. 

ಕಿರ್ಬಲ್ಲಿ (ನಾ). ಒಂದು ಬಗೆಯ ಸಸ್ಯ: ಬಲ್ಲಗಿ, ಬಲಿಗಿ, ಕಿರ್ಬಲ್ಲಿ 
(ಮೈಔಗಿ. ೬೩-೧೨೭೯). 


?] 

ಕಿರ್ಬಸಿಐಕ್‌ "ಕಿಟ್ಬಸಿರ್‌? ನೋ. 

ಕಿರ್ಮಿೀರ (ಗು). ೧. ಮಿಶ್ರವರ್ಣವುಳ್ಳ; ಚುಕ್ಕೆಚುಕ್ಕೆಯಾದ; ಶಬಲ 
ವಾದ (ನಾ). ೨. ಮಿಶ್ರವರ್ಣ. «ಕಿರ್ಮೀರತೆ' ಪರಾ. ೩. ಭೀಮ 
ನಿಂದ ಹತನಾದ ಒಬ್ಬ ರಾಕ್ಷಸ. "ಕಿಮ್ಮೀರ' ಪರಾ. [ಸಂ.] 

ಕಿರ್ಮಿರತೆ (ನಾ). ಅನೇಕ ವರ್ಣಗಳ ಮಿಶ್ರಣ; ಶಬಳತೆ : ಕಣ್ಣೆನಗೆ 
ತತ್ತರಿಸಿತಾ ಶತಶತಶತಂ ಸಹ ಸ್ರರೀತಿಯ ವರ್ಣಕಿರ್ಮಾರತೆಗೆ 
(ಶ್ರೀರಾಮಾ. ೮೭೩-೧೩೮). [ಸಂ. ಕಿರ್ಮಾರತಾ] 

ಕರ್ರನೆ (ಅ). ಕಿರ್‌ ಎಂದು ಶಬ್ದವಾಗುವಂತೆ: ಕೂಗಿ ಕಿರ್ರನೆ 
ಕರಿಯು ಕರಮೇಲಾಗಿ ಬಂದಪ್ಪಳಿಸಿ ನುಲಿನುಲಿಯಾಗಿ ಸುಂಡಿಲ ಸುತ್ತಿ 
(ಜಿನಭಾ. ೭೨-೨೫). [ಕಿರ್‌ + - ಅನೆ] 

ಕರ್ಬು "ಕಿಟುಳ' ನೋ. 

ಶಿರ್ಸಲ (ನಾ). ಒಂದು ಜಾತಿಯ ಮರ: ಕಿರ್ಸಲ- ಇಮಾರತಿಗೆ 
ಬರುತ್ತದೆ (ಕಛಾಗೆ. ೩೭). [3 

ಕಿಲ್‌; (ನಾ). ಒಂದು ಅನುಕರಣ ಶಬ್ದ: (8). 

ಕಿಲ್ಕ್‌ (ನಾ). ಎ ಕೆಳ: ಖಿ[ಪಾಠಾಂ. ಬಿ] ಳ್ವಂ ಕಿಲ್‌[ಪಾಠಾಂ. ಳ್‌] 
(ಶಮದ. ೨೮೧ ಪ್ರಯೋ). [?) 

ಕಿಲ, (ನಾ). ಒಂದು ಅನುಕರಣ ಶಬ್ದ; ಸಂತೋಷದ ನಗುವಿನ 
ಅನುಕರಣ. "ಕಿಲಕಿಲ ಪರಾ. 

ಕಿಲ್ಕ (ಗು). ಕೆಟ್ಟುಹೋದ; ಹಾಳುಬಿದ್ದ; ಭಗ್ನವಾದ ; ನಷ್ಟ 
ವಾದ; ಮುರಿದ; ನಿಂತುಹೋದ: ಶ್ರೀ ಭೈರವ ದೇವರೆ ಸಂನಧಿಯ 
ಸಂತೆ ಕಿಲವಾಗಿರಲಾಗಿ ಪ್ರತಿ ಹುಟ್ಟಿಸಿ... ಕಟ್ಟಳೆಯನಿಕ್ಕಿ ದೇವದಾಯ 
ಹೊಟಗಾಗಿ ಸರ್ವ್ವಮಾನ್ಯವಾಗಿ ಬಿಟ್ಟಿ ದೇವದಾಯದ ಸಂತೆಯಾದಾಯಕ್ಕೆ 
(ಸೌಇಇ, 13-11, ೫೩೨-೮; 1550), [< ಸಂ. ಖಲ) 

ಶಿಲ್ಕ (ನಾ). ಆಟಿ; ವಿಲಾಸ: *ಕುಣುಕು- ಮುಸಲ ಕ್ರಿಯಾಯಾಂ 
(ಕುಟ್ಟು), ಕಿಲೇ ಚ (ಆಡು), ಕೀಲೇ ಚ (ಅಗುಳಿ)? (ಶಮಧಾ). [ಸಂ.] 

ಕಲಕ (ನಾ). [ನಾಟ್ಯ] ಸಂಯುತ ಹಸ್ತ ಪ್ರಕಾರಗಳಲ್ಲಿ ಒಂದು: 
೧ ಅಂಜಲಿ... ೧೬ ಕಿಲಕ (ಆಧಾನ್ಯ. ೪೪). {Aಂ.] 


20 


30 


43 


ಕಿಲಾಡಿ 


ಕಿಲಕಿಂಚಿತ, ಕಿಳಕಿಂಚಿತ (ನಾ). ಒಂದು ಬಗೆಯ ಶೃಂಗಾರ ಚೇಸ್ಟೈ; 
ಸಿಟ್ಟು, ಕಣ್ಣೀರು, ಸಂತೋಷ, ನಾಚಿಕೆ, ಒಣನಗು, ಭಯ 
ಮೊದಲಾದುವುಗಳ ಸಮ್ಮಿಶ್ರಣ: ಅತನಿನಾದ ಬೇಟಮಭಿಜಾತತೆಯಿಂ 
ನೆಗಟಕ್ನೊಂದು ಧೈರ್ಯವಂತಾತನಿನಾದ ಭೀತಿ ನಿಜಬಾಲ್ಕದೆೊಳುಣ್ಮಿದ 
ಲಜ್ಜೆ ಹೃತ್ಸಮುದ್ಭೂತನಿನಾದ ಸೊರ್ಕು ಸುಚರಿತ್ರತೆಯಿಂ ಸಮಸಂದ 
ಸೌಸ್ಮವಂ ಚೇತದೊಳುಕ್ಕೆ ಕನ್ನೆ ತಳೆದಳ್‌ ಕಿಲ[ಪಾಠಾಂ.ಲಿ]ಕಿಂಚಿತ ಭಾವ 
ಟೇಷ್ಟೆಯಂ (ಚಂದ್ರಪು. ೫-೧೨೨). ಕಳೆಕಿಂಚಿತೆ: ಜಳಕೇಳಿಯೊಳಧಿಪ 
ನನೆರ್ದೆಗೊಳಿಸಿದುದಂತಃಪುರೀಜನಂಗಳಲೀಲಾ ಕಿಳಕಿಂಚಿತ ಲಲಿತವಿಹೃದ್ವಿ 
ಳಾಸ ವಿಚ್ಛಿ ತ್ತಿ ವಿಭ ಮಾದಿಗುಣಂಗಳ* (ಆದಿಪು. ೧೧-೧೪೨). [ಸಂ] 

ಕಿಲಕಿಂಚಿತೆ (ನಾ). ಕಿಲಕಿಂಚಿತವನ್ನು ಮಾಡುವವಳು: ಇನಳುಂ 
ಕಿಲಕಿಂಚಿತೆಯಕ್ಕುಮೆಂದು ವಿಟಿಂ ನುಡಿಯುತ್ತಿರೆ (ರಾಜಶೇ. ೧೧-೧೨೮ ವ). 

[ಕಿಲಕಿಂಚಿತ + -ಎೃ) 

ಕಿಲಕಿಲ, ಕಿಲಿಕಿಲಿ (ನಾ). ೧. ಸಂತೋಷ ಅಥವಾ ನಗೆಯನ್ನು 
ಸೂಚಿಸುವ ಅನುಕರಣ ಶಬ್ದ. "ಕಿಲಕಿಲನೆ' ಪರಾ. ೨. ಹಕ್ಕಿಗಳ 
ಕೂಗಾಟ. ೩. ಕಳಕಳ; ಜನರ ಕೂಗಾಟ; ಗದ್ದಲ. ಕಿಲಿಕಿಲಿ: 
೩. ಆ ಗದ್ದಲವೋ ಆ ಕಿಲಿಕಿಲಿಯೋ ಅದೊಂದು ಸಾಹಿತ್ಯ ಸಂಮೇಲನ 
(ಮುಂಗಾಪು. ೫೨). [ಸೆಂ.] 

ಕಿಲಕಿಲಗುಟ್ಟು, ಕಿಲಿಕಿಲಿಗುಟ್ಟು (ಕ್ರಿ). ೧. ಕಿಲಕಿಲನಗು : (೪). 
೨. ಕಿಲಿಬಿಲಿ ಸದ್ದುಮಾಡು : (4). *ಲಿಕಿಲಿಗುಟ್ಟು : (8). 

[ಕಿಲಕಿಲ + ಕುಟ್ಟು; 

ಕಿಲಕಿಲಾರವ (ನಾ). ಕೋಲಾಹಲ ಧ್ವನಿ: ದಳದ ಬಂಭಾರವಂ ರಣ 
ಕಿಲಕಿಲಾರವಂ (ಜೈಮಿಭಾ. ೨೨-೪). (ಸಂ. (ಕಿಲಕಿಲಾ*- ರವ)) 

ಕಿಲಕಿಲನೆ, ಕಿಳಕಿಳನೆ, ಖಲಖಿಲನೆ (ಅ). ಕಿಲಕಿಲವೆಂದು ಸದ್ದು 
ಮಾಡಿ; ಕಳೆಕಳಿಸಿ; ಗಹಗಹಿಸಿ : ಬಂಧುಗಳ ಮಾತಿರಲಿ! ಹಂದಿ 
ಕೋಳಿಗಳು ಬಳಿಸಂದು ಕಿಲಕಿಲನೆ ನಗರೇ *ನೊಂಡನೆಂದು?(ಕಎಪು. ೪೨); 
ಲಲಿತ ಮಾತ್ರ ಕಿಲಕಿಲನೆ ನಗುತ್ತಾ ಒಳಗೆ ಓಡಿದಳು (ಆಲಹೂ. ೪೬) ; 
ಕಿಳೆಕಿಳೆನೆ: ಚಳಿಲನೆ, ಕಿಳಿಲನೆ, ಗಳಗಳನೆ, ಕಿಳತಿಳನೆ (ಶಬ್ದಾನು. ೧೬೯ 
ಪ್ರಯೋ). ಖಿಲಖಿಲನೆ: ಈ ಸ್ನೇಹಮಯವಾದ ತಿರೆಸ್ಕಾರದಲ್ಲಿ 
ಅನ್ನ ಪೂರ್ಣಿಗೆ ಏನೋ ಕೌತುಕದ ಅನುಭವವಾಗಿ ಅವಳು ಖಿಲಖಿಲನೆ 
ನಗತೊಡಗಿದಳು (ಎರಸೆ. ೧೭); ಎಲ್ಲರೂ ಖಿಲಖಿಲನೆ ನಕ್ಕರು 
(ರೂರಾಣಿ, ೩೬). [10 + -ಆನೆ] 

ಕಿಲಕೀರೆ (ನಾ). ೧. ಒಂದು ಬಗೆಯ ಮೂಲಿಕೆ: ಕಿಲಕೀರೆ 
ಸಮೂಲದ ಕೆಷಾಯದಲ್ಲಿ ಇಂಗುವೆರಸಿ ಕೊಡಲು ಕಲ್ಲುಕಟ್ಟು ಪರಿಹಾರ 
(ಸಕವೈ. ೩೭೯). ೨. ಒಂದು ಬಗೆಯ ಸೊಪ್ಪು. [1] 

ಕಿಲಬಿಲ "ಕಿಲಿಬಿಲಿ' ನೋ. 

ಕಲಬು "ಕಿಲುಂಬು' ನೋ. 

ಕಿಲಾಟಿ (ನಾ). ಹೆಪ್ಪುಗಟ್ಟಿದ ಹಾಲು; ಚೆನ್ನಾಗಿ ಕುದಿಯಿಸಿ 
ಗಟ್ಟಿಗೊಂಡ ಹಾಲು; ಹಾಲುಖೋವ. (ಸಂ.] 

ಕಿಲಾಡಿ, ಖಿಲಾಡಿ (ನಾ). ತುಂಟಿ; ಕಿಡಿಗೇಡಿ; ಚೇಷ್ಟೆಗಾರ: 
ಬೊಗ್ರನೆಂಬನ ದೊಡ್ಡ ಕಿಲಾಡಿಯಂತೆ (ರಕ್ತರೂ, ೭೨) ; ನನಗೆ ಗೊತ್ತಾಗ 
ದಂತೆ ಕದ್ದುನೋಡುತ್ತಿದ್ದರು, ಆ ಕಿಲಾಡಿಗಳು (ನಾಪೋಲಿ. ೧೮೫). 
ಖಿಲಾಡಿ: ಪೋಲಿಯೋ, ಖಿಲಾಡಿಯೋ .. . ಭೆ! ಛೆ! ಅಂಥವರ 
ಸಹನಾಸ ಶೀಲಾ ಮಾಡುತ್ತಾಳೆಯೆ? (ಅನ್ನಪೂ. ೫೭); ನಿದ್ಯಾಲಯದ 
ಖಲಾಡಿಗಳಿಗೆ ಇಂತಹ ಒಂದು ಬೇಟಿ ಸಿಕ್ಕಿಯೂ ಅದಕ್ಕೆ ಗುರಿಯಿಟ್ಟು 
ಹೊಡೆಯದಿರಲು ಮನಸ್ಸು ಬಂದೀತೇ? (ಕೆಲಕ. ೮೬). 

[+ ಹಿಂ. ಮರಾ. ಖಿಲಾಡೀ] 


ಕಿಲಾಡಿತನ 


ಕಿಲಾಡಿತನ (ನಾ). ೧. ಚೇಷ್ಟೆ ; ತುಂಟಾಟ. ೨. ಚಾತುರ್ಯ: 
ಅವರು ಯಾವ ಉದ್ಯೋಗದಲ್ಲೂ ಮುಂದೆ ಬರಲಿಲ್ಲ. ಕಿಲಾಡಿತನವಿಲ್ಲದೇ 
ಬಡತನವನ್ನು ಆನುಭವಿಸಿದರು (ಅವತಂ. ೩). [ಕಿಲಾಡಿ -ತನ) 

ಕಿಲಾಪ, ಕಿಲಾಪು (ನಾ). ವ್ಯಾಜ್ಯ; ಜಗಳ: ನೀ ಕೂತಿ, ಹೋಗಿ 
ಹೆಂಗಸರ ಡಬ್ಕಾಗ, ಊರಾಗಿನ ಕಿಲಾಪ ಮಾಡಿಕೋತ (ದೀಪನಿ. ೧೩೮) ; 
ನಾಲಗೆ ... ಊರ ಕಿಲಾಪದ "ರನಿಂಗ್‌ ಕಾಮೆಂಟರಿ ' ನಡೆಸಿರುತ್ತದೆ 
(ದೀಪಹ. ॥, ೩). ಕಿಲಾಪು: ಅವನ ಹಾಗೂ ವಸೂ ಸಂಬಂಧಿ 
ಏನಾದರೂ ಜಮಾಸಿತೆ ಹೇಗೆ ಎಂಬುದರ ಕಿಲಾಪು ಮಾಡಿದ 
(ದೀಪಹ. 11, ೨೧೪). [+ ಅರ. ಖಲಾಫ್‌) 

ಕಿಲಾಪು "ಕಿಲಾಪ' ನೋ. 

ಕಿಲಾರ "ಕೀಲಾರ' ನೋ. 

ಕಿಲಾರಿ, ಕಿಲ್ಲಾರಿ, ಖಿಲಾರಿ (ನಾ). ದನಗಳಲ್ಲಿ ಒಂದು ಜಾತಿ: ಕಿಲಾರಿ 
ಎತ್ತು ಅವನನ್ನು ಇರಿಯಿತು (ಬಾಬಲ. ೯). ಕಿಲ್ಲಾರಿ : ಸೋಮಪ್ಪದೇಸಾ 
ಯರು ಒಳ್ಳೆಯನೆರಡು ಕಿಲ್ಲಾರಿ ಎತ್ತುಗಳನ್ನು ಸಾಕಿರುವರು (ಜನಜೀ. 
೧೩೭). ಖಿಲಾರಿ: ಎತ್ತುಗಳಲ್ಲಿ ಸೊರಟೀ... ಧಣಗರೀ ಖಿಲಾರೀ 
««ಎವಿಂಬ ಎಂಟು ಜಾತಿಗಳುಂಟು (ಕಭಾಗೆ. ೫೭). [4-ಮರಾ. ಖಿಲಾರೀ) 

ಕಿಲಾಸ, ಕಿಳಾಸೆ (ನಾ). ೧. ಚಿಬ್ಬು : *ಕಿಲಾಸಂ, ಸಿಧ್ಧ -3 ಸಿಬ್ಬದ 
ಹೆಸರುಗಳು” (ಸಿದ್ಧಾಂತಿ. ೧೫೯). ೨. ತುರಿಗಜ್ಜಿ. ೩. ಕುಷ್ಕರೋಗ ಕ 
ತೊನ್ನು. ಕಿಳಾಸ; ೧. “ಕಿಳಾಸಂ ಸಿಧ್ಮಂ? (ವಸ್ತುಳೋ. ೭೩-೭೫). 

(ಸಂ.) 

ಕಿಲಾಸಿ (ನಾ). ೧. ಚಿಬ್ಬುಳ್ಳ ವನು: *ಕಿಲಾಸೀನ್‌, ಸಿಧ್ಮಲಃ- 
೨ ಸಿಬ್ಬವೆಂಬ ಚರ್ಮದೋಸವಾದ ಮಚ್ಚಿಗಳುಳ್ಳವನ ಹೆಸರುಗಳು” 
(ಸಿದ್ಧಾಂತಿ. ೧೬೨). ೨. ತುರಿಗಜ್ಜಿಯುಳ್ಳವನು. ೩. ಕುಷ್ಕರೋಗಿ; 
ತೊನ್ನುಬಡಿಕ. [ಆ ಸಂ. ಕಲಾಸಿನ್‌] 

ಕಿರಿಂಜ (ನಾ). ೧. ಚಾಪೆ. ೨. ಮರದ ತೆಳುಹಲಗೆಯಿಂದ 
ಮಾಡಿದ ಅಡ್ಡತೆರೆ ; ತಡಿಕೆ. [ಸಂ.] 

ಕಿಲಿಂಜಕೆ, ಕಿಳಿಂಜಕ (ನಾ). - ಕಿಲಿಂಜ. ಕಿಳಿಂಜಕೆ: “ಕಟಂ 
ಕಿಳಿಂಜಕಮಕ್ಕು07? (ವಸ್ತುಕೋ. ೪೯-೨೭). (ಸಂ. 

ಕಿಲಿಕಿಂಚಿತ, ಕಿಳಿಕಿಂಚಿತ (ನಾ). ೬ ಕಿಲಕಿಂಚಿತ : ಕರಂಜಾನಿಸಿ ಬಾಷ್ಪ 
ವಾರಿಗಣಜಕಿವಳ್ಳೊಗ ನೋಡಿದೊಡಂತೆ ನಾಣ್ತುವಳ್‌ ಪೀನಕುಚಾಂಚಲಂ 
ದೆಗೆಯೆ ಕೋಪಿಪಳಪ್ಪಿದೊಡೊಲ್ಲು ನಕ್ಕಪಳ್‌ ತಾನದಣಕಿಂದೆ ಸಂದ ಕಿಲಿ 
ಕಿಂಚಿತಮಂಚಿತಮೆನ್ನ ನಲ್ಲಳಾ (ರಾಜಕೀ. ೧೧-೧೨೭). *ಳಿಕಿಂಚಿತ : 
ಸಂತೋಸ ರೋಷ ಭಯ ನಯ ಚಿಂತಾದಿಗಳಣಮೆ ನೆಜಕೆಯೆ ಕಿಳಿ 
ಕಿಂಚಿತಂ (ರಸರ. ೧-೨೮ ಸೂಚನೆ). (೮. ಸಂ. ಕಿಲಕಿಂಚಿತತ್‌] 

ಕಿಲಿಕಿರಾಯತ, ಕಿಳಕಿಳಾಯತ (ಗು). ಕಿಲಕಿಲ ಶಬ್ದದಿಂದ 
ಕೂಡಿದ: ಕಲುಮರನ ಕೈದುಗಳ ಜಂಘಾಕಲಿತಗಾಢದ ಗತಿಯ ಗರ್ವದ 
ಕಿಲಕಿಲಾಯತ ರವದ ಭಟರುಬ್ಬಿಸಿದರಿನಸುತನ (ತೊರರಾ. ೪-೩-೧). 
ಕಿಳಕಿಳಾಯತ : ಕಪಿಗಳ ಕಿಳ[ಪಾಕಾಂ. ೪]ಕಿಳಾಯತರವದಿ ಮೃಗ 
ಸಂಕುಳದ ಕಳಕಳದಿ (ಕುವ್ಕಾಆ. ೨೦-೫೭). (ಸಂ. ಕಿಲಕಿಲಾಯಿತ] 

ಕಿಲಿಕಿಲಿ "ಕಿಲಕಿಲ' ನೋ. 

ಕಿಲಿಬಿಲಿ, ಕಿಲಬಿಲ (ನಾ). ೧. ಹಕ್ಕಿಗಳ ಚಿಲಿಪಿಲಿ ಶಬ್ದ : ಹಕ್ಕಿಗಳು 
ಕಿಲಿಬಿಲಿ ಮಾಡುತ್ತವೆ (ಮುಂಬಯಿ ೫-೮೭); ಬಿರುಕು ಬಿರುಕಿಗೂ 
ಗುಬ್ಬಿಯ ಮನಿಹಾಳು, ಭಾವಿಯೊಳ್ಳು ಕಿಲಿಬಿಲಿ ಧನಿ (ಅರಳು. ೨೭೮). 
೨. ಕಳಕಳ; ಗವುಜು; ಗದ್ದಲ: ಅಲ್ಲಿ ಬಹಳ ಜನ ನೆರೆದು 
ಕಲಿಲಿ ಮಾಡುತ್ತಿದ್ದರು (ಮುಗಿಮ ೭೧); ಆವುಗಳ ಸಂಸ್ಕಾರ 
ಸಾಲದ ಮಾತು, ಕಾಡುಜನರ ಕಿಲಿಬಲಿ ಇದ್ದಂತೆ (ವಿಚಾಮಂ. ೧); 


೧೮.೫ 


5್ರ 


3 


20 


90 


40 


45 


ಕಿಉಂಬೇಯಿ 


ಹತ್ತು ದಿಕ್ಕಿಗೆ ಹತ್ತುಮೋರೆಮಾಡಿ ನೀನು ಕಿಲಿಬಿಲಿ ಹಚ್ಚಿದೆಯೆಂದರೆ 
ನೋಡು (ಜನನಾ. ೬೩). ಕಿಲಬಿಲ: ೧. ಇನ್ನೆಲ್ಲಿಯೋ ಒಂದು 
ಹಾಲಕ್ಕಿಯ ಕಿಲಬಿಲವು ಕೇಳುತಿರುವುದು (ಕಗದ್ಯ ೧೨೮). [ಆ ಕಿಲ) 
ಕಿಲಿಬಿಲಿಸು (ಕ್ರಿ). ಚಿಲಿಸಿಲಿ ಸದ್ದುಮಾಡು ; ಚಿಲಿಸಿಲಿಗುಟ್ಟು : 
ಕುಲುಕುಲನೆ ನಗುತ ಕಿಲಿಬಿಲಿಸಿ ಉಲಿದು ಕಲರವವು ಮೂಡಿತಿಲ್ಲಿ 
(ಸೂರ್ಯಪಾ. ೩೪-೨). [ಕಿಲಿಬಿಲಿ + -ಇಸ್ಕು) 
ಕಿಲುಂಬು, ಕಿಲಬು, ಕಿಲುಬು (ನಾ). ಕೊಳೆ; ಕಿಟ್ಟ; ಕಾಳಿಕೆ: 
*ಕಿಲುಂಬೆಂದು ಕಾಳಿಕೆ” (ಕಶಸಾ. ೨೩-೪೭೮) ; ಕುಲವಿಭ್ರಂಶೆಯರೊ 
ಕ್ಮನೋಜಸುಖಮಂ ಮಾಲ್ಕಂಗೆ... ಪರತ್ರೆಯಲಾ ಗುಂ ಶೌಚಂ 
ಕಿಲುಂಬಕ್ಕುಂ (ಮದತಿ ೯-೧); ಕಿಸುವಿಂ ಜಿನರೂಪಂ ಮಾಡಿಸಿ 
ಪೂಜಿಸೆಯುಂ ಕಿಲುಂಬು ಮಾಣದೆ ತೆಣದಿಂ (ಧರ್ಮಾಮೃ. ೫-೧೭೧) ; 
ಕಿಲುಂಬಕ್ಕುಂ ಜಸಂ (ಶ್ರಾವಕಾ. ೧೨-೨), ಕೀಸಿ ಕಿಲುಂಬಂ ಕಾಂತಿ 
ನಡೆದ ಕನ್ನಡಿಯಂತೆ (ಸಮ್ಮಕೌ. ೧೦-೨೧). *ಲಬು: ಕಿಲಬಿನ 
ಬಟ್ಟಲಲ್ಲಿ ಹುಳೀ ಕಲಸಿ ಉಣ್ಣಬಹುದೇ (ಗಾದೆ). ಕಿಲುಬ್ಯು: 
*ಕಿಲುಬೆಂದೆನೆ ಕಾಳಿಕೆ* (ಕವಿಕಂ ೧೯೩); ಹದಿನೆಂಟು ಜಾತಿ ನೂರಾ 
ಒಂದು ಕುಲದ ಕೈಯಲ್ಲಿ ಕಿಲುಬು ಹೋಯಿತ್ತು (ಚನ್ನವ. ೩೧-೨) ; 
ಆಮ್ರ ಮುಟ್ಟಲು ಕಿಲುಬಳಿದು ಹೊಳೆವ ಹೊಸ ತಾಮ್ರವರ್ಣ 
ದೊಳೆಸೆವ (ಭರಡ. ೨೨-೪೯) ; ಪಾತ್ರಂಗಳನು ಕಿಲುಬಿನ ಕಜಕಿತೋಜದಂ 
ತಾದರದಿಂದಲಸದೆ ತೊಳೆವ್ರದಂದಂದು (ಹದಿಬ. ೮-೨೪) ; ನಾಡ ಕಿಲು 
ಬಾವುದೂ ಕಲೆಗಂಟದು (ನಡೆದಾ. 1, 47). 
ಕಿಲುಂಬುನಾಣು - ಹೊಲಸುವಾಸನೆ ಹೊರೆಡು; ದುರ್ಗಂಧ 
ಹೊಡೆ: ಪೂಜಿಸೆಯು 9 ಕಿಲುಂಬುನಾರ್ವದನೆಂತುಂ ಬಿಸುಡದು 
(ಸೂಕ್ತಿಸು ೧೬-೫೭) ; ಮಣಕಿನ ರಾಸಿ ಮೆಯ್ಮ ಮಲದೊಟ್ಟಲು ನೋಡೆ 
ಕಿಲುಂಬುನಾರ್ಪ ಬಾದಣದನಿಗೊತ್ತು ಬತ್ತಲೆಯಪ್ಪುತೆನಿಸಿರ್ಪರಿಗೆಗ್ಗು 
ಗೊಂಡು ಪಟ್ಟಿಣಿಗರಿದೇಕೆ ಪೋದಪರೊ ಪೇಳ್‌ (ಪುಣ್ಯಾಸ್ರ. ೬-೫೪). 
(ದೇ. ॥ ತಮಿ. ಕಳಿಮ್ರು, ಚಿಳಿಮ್ಬು ; ಮಲ. ಕಿಳರ್ಪು, ಕಿಳಾವು, 
ಕಳಿಮ್ಬು, ಕೋಲಾ. ಕಿಲ್ಮೆ; ತುಳು. ಕಿಲಿಂಬು, ಕಿಲುಂಬು, ಕಿಲ್ಬು, 
ಕಿಲೆಂಬು; ತೆಲು. ಚಿಲುಮು, ಕಿಲುಮು] 
ಕಿಲುಂಬುಗಟ್ಟು, ಕಿಲುಬುಗಟ್ಟು (ಕ್ರಿ). ಕಿಲುಬು ಹಿಡಿ; 
ಕೊಳೆಯಾಗು; ಕಲಂಕಿತವಾಗು: ವಿರೋಧಿ ಭೂಪರ 
ಯಶೋನಿವಹಂ ಪಿರಿದುಂ ಕಿಲುಂಬುಗಟ್ಟ ದುದು (ಎಕ. ೫1, ಮೊಳಳಾ. 
೨೦-೯; 1278). ಕಿಲುಬುಗಟ್ಟು : ಹಳಸದು ಕೊಳೆಯದು ಹುಳಿಗಟ್ಟ 
ಕೊಳ್ಳದು ಕಿಲುಬ:ಗಟ್ಟದು ರುಚಿಗೆಡದು ... ಅಮಳ ಸುಭಾಷಿತ ರಸವು 
(ಇಂಚಾಪ. ೨೨೨-೧೦೦). [ಕಿಲುಂಬು + ಕಟ್ಟು) 
ಕಿಲುಂಬುಗೊಳ್‌ (ಕ್ರಿ). ೬ ಕಿಲುಂಬುಗಟ್ಟು : ಕರಂಗಳಡಂಗಿ ಕಿಲುಂಬು 
ಗೊಂಡ ಕನ್ನಡಿಗೆಣೆಯಾಯ್ತು ಭಾನುವಳಯಂ (ಸೇಪಭಾ. ೬-೩೬); 
ಜಲಮಿರ್ಪ ದೆಸೆಯೊಳಿರ್ದಾ ಕಿಲುಂಬುಗೊಂಡಿರ್ದ ದೆಸೆಯೊಳಿರ್ದುದೆ 
ಪೇಲಟ್ಗುಂ (ಗದಾಯು. ೯-೧೦) ; ವಿಧು ವಿಖ್ಮಾತಿ ಕಿಲುಂಬುಗೊಳ್ಳುಮಪ 
ವಾದಾತೋದ್ಮನಾದಂ ದಿಶಾವಧಿಯಂ ದಾಂಟುಗುಂ (ಪಂರಾಮಾ. 
೧೨-೫೯) ; ಪೊಲೆಯಂ ಪಡೆದ ಸುವರ್ಣ ಕಿಲುಂಬುಗೊಂಡಿರ್ದ ತಾಮ್ರ 
ಮಕ್ಕುಮೆ (ಸಮಪ. ೧೫-೧೦). [ಕಿಲುಂಬು + ಕೊಳ್ಳ) 
ಕಿಲುಂಬೇಜಿ (ಕ್ರಿ), - ಕಿಲುಂಬುಗಟ್ಟು: ಎಡೆವಜಿಯದೆ ಕಣ್ಬನಿ 
ಪನಿತೆಡೆಗಳ” ಪಸುರೇಜ ನಸು ಕಿಲು ಬೆ ೀಜಕಿದ ಕನ್ನಡಿಯ 
ವಿಲಾಸಮನೇಂ ಕನ್ನಡಿಸಿದುವೊ ಕಪೋಳಯುಗಳಮಾ ಕೋಮಳೆಯಾ 
(ಮಲ್ಲಿಪು. ೪-೧೪); ಕಿಲುಂಬೇಜದೆ ವಕ್ರ್ರದರ್ಪಣಂ (ಪಾರ್ಶ್ವಪು. ೧೬-೮೩). 
(ಕಿಲುಂಬ್ಯು * ಏಜ್ಕು (ಆ ಏರ್ಜ್‌)) 


ಕಿಲುಬ 


ಕಿಲುಬ (ನಾ). ಕಳಂಕಿತ; ಡೋಷಿ: ಅಂಥ ಮುತ್ತಿನಂಥ ಹುಡುಗ ಆ 
ಕಿಲುಬನ ಹೊಟ್ಟೇಲಿ ಯಾಕೆ ಹುಟ್ಟಿ ದನೊ (ಬೆಳುಮ. ೨೭೩). 
[ಕಿಲುಬು (ಆ ಕಿಲುಂಬು) + -೪,] 
ಕಿಲುಬಿಡಿ (ಕ್ರಿ). ಕಿಲುಬು ಹತ್ತು, ಹಿಡಿ: ಸಂಚಿಯಿಲ್ಲದ ವೀಳೆ 


ಮಂಚವಿಲ್ಲದ ನಿದ್ರೆ ವಂಚನೆಯಲಿಹಳ ಮನೆವಾರ್ತೆ ಕಿಲುಬಿಡಿದ ಕಂಚಿ | 5 


ನಂತಕ್ಕು (ಸರ್ವಜ್ಞ. ೧೭೩೩). [ಕಿಲುಬ್ಯು (೮.ಕಿಲುಂಬು) + ಇಡ್ವಿ] 

ಕಿಲುಬಿಸು (ಕ್ರಿ). ಕೆಡಿಸು; ಕಳಂಕಿಸು; ಹಾಳುಮಾಡು : ಅವನ ಆಕಿ- 
ಆಕಾಂಕ್ಷೆಗಳು ರಾಗಡ್ವೀಷಗಳು ಅವನ ಜೀವನವನ್ನು ಕಿಲುಬಿಸುತ್ತವೆ 
(ಧೂಮಮ. ೧೩). [ಕಿಲುಬ್ಕು + -ಇಸ್ಕು] 

ಕಿಲುಬು, (ಕ್ರಿ). ಕಿಟ್ಟಗಟ್ಟು; ಕೊಳೆಯಾಗು ; ಕಳಂಕಿತವಾಗು: 
ಆಚ್ಚತಾಮ್ರದ ಪಾತ್ರೆಯಲ್ಲಿ ನೀರಾಗಲಿ ಹುಳಿಪದಾರ್ಥವಾಗಲಿ ಬಹಳ 
ಹೊತ್ತು ... ಇಟ್ಟರೆ ಅದು ಕಿಲುಬಿ ವಿಸವಾಗುವುದು (ಮುಂಬಯಿ. 
೪-೧೩೬); ಹಿತ್ತಾಳೆ, ತಾಮ್ರದ ಪಾತ್ರೆಗಳಂತೆ ಅದರಲ್ಲಿ ಕಿಲುಬುವುದಿಲ್ಲ 
(ಅಡುಸಾ, ೪೨). [€ ಕಿಲುಂಬು) 

ಕಿಲುಬ್ಮು "ಕಿಲುಂಬು' ನೋ. 

ಕಿಲುಬುಗಟ್ಟು "ಕಿಲುಂಬುಗಟ್ಟು' ನೋ. 

ಕಿಲುಬುಗುಂದು (ಕ್ರಿ). ಕಿಲುಬು ಇಲ್ಲವಾಗು ; ಕೊಳೆ ಇಲ್ಲದಾಗು : 
ರನ್ನಗನ್ನಡಿಯನು ಬೆಳಗೆ ಕಿಲುಬುಗುಂದಿ ಚೆನ್ನಾಗಿ ತೋಜುವಂತಿಹುದು 
(ಜ್ಞ್ಞಾನಚ. ೧-೪೬). (ಕಿಲುಬು (ಆ ಕಿಲುಂಬು) + ಕುಂದು] 

ಕಿಲುಬುದೋಜು (ಕ್ರಿ). ಕಿಲುಬು ಕಾಣಿಸು; ಕಳಂಕವುಂಟಾಗು : 
ಉಜ್ವಲ ನಿಮಾಶ್ವರವಂಶಮುಕುರಕೆ ಕಿಲುಬುದೋಣದಲೇ 
[ಪಾಠಾಂ. ಜಿದುದೇ, ಜರಿತಲೇ] (ತೊರರಾ. ೧-೧೫-೧೩). 

[ಕಿಲುಬ್ಮು (ಆ ಕಿಲುಂಬು) * ತೋಣ್ಕ್ಮು (ಆ ತೋಜ್‌)] 

ಕಿಲುಬುಹಿಡಿ (ಕ್ರಿ). - ಕೆಲುಬಿಡಿ: ನಮ್ಮ ಪಟುಭಟರ ಕೂರಸಿಗಳಿಗೆ 

ಕಿಲುಬು ಹಿಡಿದಿಲ್ಲ (ಚಂದ್ರಸ. ೪೭). 
[ಕಿಲುಬ್ಬು (೮ ಕಿಲುಂಬು) + ಹಿಡಿ, (ಆ ಪಿಡ್ಕಿ)] 

ಕಿಲೆದಾರ "ಕಿಲ್ಲೆದಾರ? ನೋ. 

ಕಿಲೊಗ್ರಾಂ (ನಾ). ಒಂದು ತೂಕದ ಮಾನ; ಒಂದು ಸಾವಿರ 
ಗ್ರಾಂ: ತೊಲ, ಸೇರುಗಳು ಹೋಗಿ ಈಗ ಕಿಲೊಗ್ರೂಂ ಬಂದಿದೆ (ರೂಢಿ). 

[< uo. Kilogramme] 

ಕಿಲೊಮೀಟಿರು (ನಾ). ಉದ್ದಳತೆಯ ಒಂದು ಮಾನ; ಒಂದು 
ಸಾವಿರ ಮಾಟರು : ಸುಮಾರು ಐದು ಕಿಲೋಮೀಟರು ಒಂದು 
ಮೈಲಿ (ರೂಢಿ). [+ %o. Kilometer] 

ಕಿಲೊಲೀಟಿರ್‌ (ನಾ). ದ್ರವಪದಾರ್ಥಗಳನ್ನು ಅಳೆಯುವ ಒಂದು 
ಮಾನ; ಒಂದು ಸಾವಿರ ಲೀಟರು: ಸಾವಿರ ಲೀಟರು ಅಳತೆ, 
ಕಿಲೊಲೀಟರ್‌ (Rilolitre, ಇಂಕನಿ). * [+ ಇಂ. Kilolitre] 

ಕಿಲೊವ್ಯಾಟು (ನಾ). ವಿದ್ಯುತ್ತಿನ ಶಕ್ತಿಯನ್ನು ಅಳೆಯುವ ಒಂದು 
ಮಾನ ; ಒಂದು ಸಾವಿರ ವ್ಯಾಟು. [<- ಇಂ. Kilowatt] 

ಕಿಲೊಸೈಕಲ್‌ (ನಾ). ಧ್ವನಿತರಂಗಗಳ ಕಂಪನ ಸಂಖ್ಯೆಯನ್ನು 
ಅಳೆಯುವ ಒಂದು ಮಾನ (ಒಂದು ಸೆಕೆಂಡಿಗೆ ಒಂದು ಸಾವಿರ 
ಕಂಪನ). [ ಇಂ. Kilocycle} 

ಕಿಲ್ಬಿಷ (ನಾ). ೧. ಕೊಳೆ; ಕಳಂಕ; ಪಾಪ: ಪೆಣೆದೆಂಟುಂ ಕಿಲ್ಬಿಸ 
ಗಳ್ಳಿಡೆ ಕಿಡದ ಗುಣಂ ಪೊರ್ದೆ (ಆದಿಪು. ೧-೨); ಪರದ್ರವ್ಯಮಂ 
ಕಿಲ್ಟಿಷಮೆಂದು ಮುಟ್ಟಿ (ಬಸರ. ೪-೪೭) ; ನಿನ್ನ ಸಂಗತಿಯೊಳೆ ಕಿಲ್ಬಿಸಂ 
ಕಿಡುವುದೇ (ಜಗವಿ. ೬೪-೬೪) ; ಶಸ್ತ್ರಧಾರಾಪರಮತೀರ್ಥಸ್ನಾನ 
ತೊಳೆವುದು ಭವದ ಕಿಲ್ಫಿಷವ (ಕುವ್ಯಾದ್ರೋ. ೧೫-೨೧). ೨. ರೋಗ: (೪). 


೧೮.೨೨ 


H 


ಕಿಲ್ಲೆ ಕಛೇರಿ 


೩. ತಪ್ಪು; ಅಸರಾಥ: (೪). ೪.(ಆಲಂ) ಮೋಸ; ಕಪಟಿ: ಧಾರ 
ರಾಷ್ಟ್ರರ ಕಿಲ್ಬಿಸಗಳೆಲ್ಲವನ್ನೂ ಮರೆತು, ಪಾಂಡವರು ಸಂಧಿಯನ್ನ ಪೇಕ್ತಿಸು 
ವರು (ಭೀಷ್ಮಚ. ೧೨೬) ; ಚತುರ್ನಿಕಾಯಾಮರೇಂದ್ರ ಸಮುದಯಂ 
* * ಪಾರಿಷದಾತ್ಮರಕ್ಷಲೋಕಪಾಳಾಭಿಯೋಗ್ಯ ಕಿಲ್ಬಿಸರೊಡನೆ ಬಂದು 
ಮುಂದೆ ನಿಲ್ವುದುಂ (ಆದಿಪು. ೭-೪೧ ವ), "ಕೆಲ್ಫಿಸಿಕ? ಪರಾ. [ಸಂ.] 
ಕಿಲ್ಬಿಸಿಕ (ನಾ). [ಜೈನ] ದೇವತೆಗಳಲ್ಲಿ ಒಂದು ವರ್ಗ: ಎರಡುಂ 
ಕೆಲಲೊಳಂ ವಾಹನಾಭಿಯೋಗ್ಯ ಕಿಲ್ಬಿಸಿಕಾಪ್ಸರೋರಗ ಗಂಧರ್ವರ್‌ 
(ಶಾಂಕಿಪು. ೭-೧೬ ವ); ಅಭಿಯೋಗ್ಯ ಕಿಲ್ಪಿಷಿಕ ಪ್ರಮುಖ ಸಪ್ತಸೇನೆ 
ಸಂದಣಿಸೆ (ಮಲ್ಲಿಪು. ೧೨-೧೯) ; ಎಜಗಿದುದನಿತುಂ ಕಿಲ್ಬಿಸಿಕ ಪ್ರಕರಂ 
ಜೀಯೆನುತುಂ (ಡಂದ್ರಪು. ೪-೬೩ ರ). [ಸಂ.3 

ಕಿಲ್ಮಿಸ, ಕಿಲ್ರಿಷ (ನಾ). ಇ ಕೆಲ್ಬಿಷ ೧: ಕಿಲ್ಮಿಷವ ಕಳೆದು ರಾಜಸನ 
ತೊಳೆದು ಸಂತಸದ ಸೆಲೆಯ ತಾರೆ (ಮಾನಸ. ೨೫-೧೦) ; ದುಷ್ಪಬುದ್ಧಿ 
ತನ್ನ ಮಗನೊಡನೆ ಬಂದು ಕೃಷ್ಣನನ್ನು ಕಂಡು ತನ್ನ ಕಿಲ್ಮಿಸವನ್ನೆಲ್ಲ 
ಕಳೆದುಕೊಂಡ (ಬಿದುರೆ. ೧೮೮). ಕಿಲ್ಕಿಷ : (ಕಿ). [< ಸಂ. ಕಿಲ್ಬಿಷ) 

15| ಕಲ್ಮಿಸಿಕ, ಕಿಲ್ಪಿಹಿಕ (ನಾ). - ಕಿಲಿ ೧: ಆತ್ಮರಕ್ಪಾಭಿಯೋಗ್ಯ 
ಕಿಲ್ಮಿಹಿಕಾದಿ ಪರಿವಾರ ಪರೀತರಾಗಿ (ಶಾಂಶಿಪು. ೧೦-೩ ವ). 
ಕಿಲ್ಪಿಸಿಕ : ಕಿಲ್ವಿಷಿಕಾಶ್ಚ ಅಂತ್ಯವಾಸಸ್ಥಾನೀಯ ಕಿಲ್ವಿಷಿಕರುಮೆಂದು 
(ತತ್ತ್ವಪ್ರ. ೧೮೦). [< ಸಂ. ಕಿಲ್ಪಿಸಿಕ] 

ಶಿಲ್ಲಂಗಿ (ನಾ). ಒಂದು ಬಗೆಯ ಸಸ್ಯ: ತೊರತ್ತಿ, ಸುರಟ, ಕಿಲ್ಲಂಗಿ, 
ಚೌಲ್‌ಮೂಗ್ರ ಎಣ್ಣೆ ಮರ (ಮೈಣಗ. ೪೫-೮೮೨). [?] 

ಶಿಲ್ಲತ್ತು, ಖಿಲ್ಲತ್ತು (ನಾ). ಸ ನ್ಮಾನಾರ್ಥವಾಗಿ ನೊಡುವ 
ಪೋಷಾಕು; ಉಡುಗೊರೆ: ವೀಳಪ್ರಸ್ತಕ್ಕೆ ಬೇಕಾದ ಸಾಮಾನು 
ಕಿಲ್ಲತ್ತು ಮುಂತಾಗಿ ಕಳುಹಿಸಿಕೊಟ್ಟು (ರಾಜೇಂದ್ರ. ೧೧೩). ಖಿಲ್ಲತ್ತು : 
ಸಂಗೀತ ಕಲಿತು ಮಹಾರಾಜರಲ್ಲಿ ಖಿಲ್ಲತ್ತು ಪ ಡೆಯಬೆ ಕೆಂದು 
ಸುಬ್ಬಣ್ಣನಿಗೆ ಅಂದಿನಿಂದ ಒಂದು ಗೀಳು ಹಿಡಿಯಿತು (ಸುಬ್ಬಣ್ಣ. ೫); 
ಇಂದು ನಮ್ಮ ಶ್ರೀಮನ್ಮಹಾರಾಜರವರು ತಮ್ಮ ವಿಶ್ವಾಸ ಕಟಾಕ್ಷವನ್ನು 
ನನ್ನ ಮೇಲೆ ಪ್ರಸರಿಸಿ ಖಿಲ್ಲತ್ತುಗಳೊಡನೆ ಕೂಡಿದ ಹಂಸಪದಳ 
ಸಹಿತವಾದ ಬಿರುದನ್ನು ದಯಪಾಲಿಸಿದರು (ಇಬದು. ೭೧); ಎಸ್ಟೋ 
ವಿದ್ವಾಂಸರು ಆತನ ಕೈಚಮತ್ತೃತಿಯನ್ನು ನೋಡಿ "ಬೆರಗಾಗಿ ಚಿನ್ನದ 
ಖಿಲ್ಲತ್ತು ಗಳನ್ನು ದಯಪಾಲಿಸಿದ್ದರಂತೆ (ರಾಯಕ, ೫೫). 

[4 ಮರಾ. ಖಿಲ್ಲತ* ; ಅರ. ಖಿಲಅತ್‌] 

ಕಿಲ್ಲಾರಿ "ಕಿಲಾರಿ? ನೋ. 

ಕಲ್ಲು (ನಾ). ಬೆಂಕಿ (?) : ಕಲ್ಲೊಳಗಿಪ್ಪ ಕಲ್ಲಿನಂತೆ ಇನ್ನಾರಿಗೆ ಹೇಳುವೆ 
(ಮೋಳಿಮಾ. ೬೯-೨೨೪). [?] 

35, ಕಿಲ್ಲೆ, ಖಿಲ್ಲೆ (ನಾ). ಕೋಟಿ; ದುರ್ಗ: ಮನೆಯ ಒಳಗೆ ಏಳು 
ಕುದುರೆಯ ಕಂಡೆ ಕಿಲ್ಲೆಯೊಳಗೆ ಏಳು ಚರಣವ ಕಂಡೆ (ಪುರಂದ. 
೨-೧೨-೪) ; ಆಯಾ ಸಿಲ್ಲೆಗಳಲ್ಲಿ ಕೆಲಸವಿಲ್ಲದಿದ್ದಾಗ (ಮಹಾವಂ, 
21, ೧೭) ; ಎರಡು ಕಿಲ್ಲೆ ಗಳಿದ್ದು ಒಂದು ಅರೆಮನೆಯ ಸುತ್ತಲೂ 
ಮತ್ತೊಂದು ಶಹರದ ಸುತ್ತಲೂ ಇವೆ (ವಿವರ್ಣ. ೨). ಖಿಲ್ಲೆ : ಹರಿಯಾ 
ಪಟ್ಟಣದ ಖಲ್ದೆಗೆ ಸೇರಿದ ದೇವನೂರ ಗ್ರಾಮದ (ಚೆಂಗಾಳ್ವ. ೩೦೬). 

(5- ಹಿಂ. ಅರ. ಕಿಲಾ; ಮರಾ. ಸಿಲ್ಲಾ.! ತುಳು. ಕಿಲ್ಲೆ; 
ತೆಲು. ಖಿಲ್ಲಾ] 

ಕಿಲ್ಲೆ ಕೆಭೇರಿ (ನಾ). ಆಡಳಿತದ ಹೆದಿನೆಂಟು ಕಚೇರಿಗಳಲ್ಲಿ 
ಒಂದು; ಕೋಟೆಯ ಆಡಳಿತವನ್ನು ನೋಡಿಕೊಳ್ಳುವ ಕಚೇರಿ: 
ದಿವಾನ್‌ ಕಛೀರಿ, ಕಲ್ಲಿ ಕಛೇರಿ, ಕಟ್ಟೀಕಛೇರಿ (ಮಹಾವಂ. 11, ೩೮). 

[ಕಿಲ್ಲೆ * ಕಛೇರಿ ( ಕಚೇರಿ)) 


10 


20 


«| 


ಕಿಲ್ಲೆದಾರ 


ಕಿಲ್ಲೆದಾರ, ಕಿಲೆದಾರ, ಕಿಲ್ಲೇದಾರ, ಖಿಲ್ಲೇದಾರ(ನಾ).೧. ಕೋಟಿಯ 
ಸೇನಾಪತಿ; ದುರ್ಗಾಧಿಪತಿ: ಕಿಲ್ಲೆದಾರರುಂ ಕೊತ್ವಾಲರುಂ ನಾಳೆ 
ಬರುವ ಬಳ್ಳಾರಿಲಷ್ಯರ ಸರಬರಾಯಿಯಂ ತುಸ ಪುಕಾರಿಲ್ಲದಂತೆಸಗ ಪೇಳು 
(ಅರ್ಚಾವಿ. ೩೧-೩೯) ; ಬಾದಸಾಹಿ ಸಂನದಿನ ಕಿಲ್ಲೆದಾರನ ಬಳಿಯಲ್ಲಿ 


ನೌಕರಿ ನಿಂತರು (ಹೈದರ. ೨೯). ಕಿಲೆದಾರ: ೧. ಕಿಲೆದಾರಾನೆ| 5! 


ದೇವಸ್ಥಾನ ಪಾರುಪತೃಗಾರನೆ (ಮೈಆರಿ. ೧೯೩೮, ೧೯-೩; 1811), 
ಕಿಲ್ಲೇದಾರ: ೨. ಪೋಲೀಸರ ಮೇಲಧಿಕಾರಿ; ಘೌಜದಾರ: 
ಜಯರಾಯರು ತಮ್ಮ ಮಕ್ಕಳ ಕಡೆ ಮತ್ತು ಕಿಲ್ಲೇದಾರರ (7010 
Inspetcor) ಕಡೆ ತಿರುಗಿ (ಸಕತೆ. ೮೨); ಅರಸ್ನ್ನೋರು ಹೊಸದಾಗಿ 
ಕಿಲ್ಲೇದಾರರಾಗಿ ಪಿರಿಯಾಪಟ್ಟ ಣಕ್ಕೆ ಬರ್ತಾರಂತೆ (ಚೆಂಗಾಳ್ವ. ೧೧೦). 
ಖಿಲ್ಲೇದಾರ: ೧. ಬಾಗೂರ ಖಿಲ್ಲೇದಾರನು (ಪಾಳಗಾ. ೪೩). 
[ಕಿಲ್ಲೆ * -ದಾರ್ಯ. / ಅರ. ಕಿಲ್ಲಾದಾರ್‌] 

ಕಿಲ್ಲೆದಾರಿ (ನಾ). - ಕಿಲ್ಲೇದಾರಿಕೆ : ನವಾಬರ ಅಧೀನವಾಗಿ ಬೆಂಗಳೂರು 
ಕಿಲ್ಲೆದಾರಿ ಮಾಡುತ್ತಿದ್ದ (ಹೈದರ. ೧೦೪). [-ಹಿಂ. ಕಿಲ್ಲೇದಾರೀ) 

ಕಿಲ್ಲೇದಾರ “ಕಿಲ್ಲೆದಾರ' ನೋ. 

ಕಿಲ್ಲೇದಾರಿಕೆ (ನಾ). ದುರ್ಗಾಧಿಪತಿಯ ಅಧಿಕಾರ: ಆ ಲಕ್ಕಡಿ 
ಕೋಟಿ ಕಿಲ್ಲೇದಾರಿಕೆಯಂನು ಯಡೆನಾಲ್ಕು ನಾಡ ಮಂಜುರ ಅಪ್ಪಯ್ಯಗೆ 
ನೇಮಿಸಿ (ರಾಜೇಂದ್ರ. ೧೫). [ಕಿಲ್ಲೇದಾರ (ಆ ಕಿಲ್ಲೆದಾರ) + -ಇಕೆ] 

ಕಿಲ್ಪರಾಯ (ನಾ). ಒಬ್ಬಾತನ.ಹೆಸರು (?) : ಕಿಲ್ವರಾಯ ಮನ್ನಉನ 
(we. VII, ೯೫-೨ ; 444 ಕೃಶಾ). [?] 

ಕಿಲ್ಪಿಷ "ಕಿಲ್ಮಿಷ' ನೋ. 

ಕಿಲ್ತಿಸಿಕ "ಕಿಲ್ಮಿಸಿಕ' ನೋ. 

ಕಿವರಕ (ನಾ). ಒಂದು ಅಲಂಕಾರ ವಸ್ತು: ಚಳಿಯಿಸುವ ಚಾಮರಂಗಳ 
ಕರಮೆಸೆವ ಕರ್ನಚಾಮರಂಗಳಯೆಟಲಿಕ್ಕಿದ ದೂವೆಯದ ನೆವಳಂಗಳ 
ಗಿಚ್ಚಳಂಗಳ ಪೊನ್ನ ಕಿವರಕಂಗಳ ಜಾಯಿಲಮೆನಿಪ ಜಾತ್ಮಶ್ವಂಗಳನೇಜಕಿ 
(ಮಹಾನೇ. ೧೨-೩೩ ವ). [?) 

ಕವರಿತನ (ನಾ). ಜಿಪುಣತನ; ಕೃಪಣತನ (?) : ಅವಳೇ ಕಿವರಿ 
ತನಕ್ಕಂ ನಗುತ್ತುಂ ಪೋಗೆವೋಗೆ (ಕುಸುಮಾ. ೧೧-೧೫೪ ವ). 
"ಕಿವಿಲುತನ? ಪರಾ. [ಕಿವರಿ? + -ತನ] 

ಕನಿ, ಕಮ್ಮಿ (ಕ್ರಿ). ೧. ಕೇಳು; ಅವಧರಿಸು: ನಕುಲನು ಅದಾವುದನ್ನು 
ಕಿವಿಯದೆ ನೇರವಾಗಿ ನೀರು ನೊಗೆಯ ಹೋದನು (ಯಕ್ಷಸ್ರ. ೨). 
ಕಿಮ್ಮಿ: ೨. ಕೇಳಿಸು: ಈ ವೃತ್ತಾಂತಮೆಲ್ಲಂ ಪಾತುಶಾಹಂಗೆ ಕಿಮಿ 
ದಾಗಳ್‌' (ಕೆಳನೃ. ೯-೪೨). [ಆ ೬೩] 

ಕಿನ್ಕಿ "ಕೀ ನೋ. 

ಕಿವಿ, ಕಿಮ್ಮಿ (ನಾ). ೧. ಶಬ್ದವನ್ನು ಗ್ರಹಿಸುವ ಇಂದ್ರಿಯ; 
ಶ್ರವಣೇಂದ್ರಿಯ ; ಕರ್ಣ: *ಕರ್ಣಂ ಶ್ರೋತ್ರಂ ಕವಿ? (ವಸ್ತುಕೋ. 
೭೦-೧೮) ; *ಿವಿಗಂ ಮನಕ್ಕೆಂ ಸೊಗಯಿಸುವಂತಪ್ಪ ಗೀತಮುಮಂ 
ಕೇಳ್ದು (ವಡ್ಡಾರಾ. ೫೦-೨) ; ಕಿವಿಗಿನಿದುಂ ನೃಪಂಗೆ ಹಿತಮುಂ ನುಡಿ 
ಯೆಲ್ಲಿಯುಮಿಲ್ಲ (ಪಂಪಭಾ. ೭-೪೦) ; ಮುನ್ನಂ ಬಂದ ಕಿವಿಯಿಂದಂ 
ಬಟ್‌ಕಂ ಬಂದ ಕೋಡು ಕೂರಿತ್ತು (ಧರ್ಮಾಮೃ. ೨-೧೦೮) ; ಲಗ್ಗೆಗರಿ 
ನಾಯಕರ ಕಿವಿಗಳು ನೆಗ್ಗಿದವು (ಕುವ್ಯಾಕ. ೨೦-೭) ; ಕಿನಿಕಿತ್ತ ಮೂಳಿ 
ಬೇಲಿ ನುಗ್ಗ ಹೆದರುವಳೇ? (ಗಾಜಿ); ಕಿವಿಕೇಳದಿದ್ದರೆ ಕೈಮಗುಚದೇ? 
(ಗಾದೆ). ೨. ತುಬಾಕಿಯ ಮದ್ದುತುಂಬುವ ಗುಣಿ; ತೋನಸಿನ 
ಗುಳಿ. ೩. ದಾರದ ಕುಕ್ಕಡಿಯ ಹಿಡಿಕೆ. ೪. ಬಾಣಲೆ ಮೊದಲಾ 
ದುವುಗಳ ಹಿಡಿ. ೫. ಎರಡು ಎಂಬ ಸಂಖ್ಯೆಯ ಸಂಕೇತ: *ಿವಿಗ 
ಳೆರಡಜ ನಾಮಂ (ವ್ಯವಹಾ. ೯-೨). ಕಮ್ಮಿ. "ಕಿಮಿಗೆಡಿಸು' ಪರಾ. 


15 


20 


೬ 


5 


. 
_ 
ol 
| 
| 


ಶಿವಿಕೆಡಿಸು 


ಕಿವಿಗೆಯ್ದಿಸುಎಕಿವಿಗೆ ಬೀಳುವಂತೆ ಮಾಡು : ನಾಳೆ ದೇವಕಿಯಕ್ಕೆ 
ಯನಖ್ಬಡದೊಳೆ ದೇವರ ಕಿವಿಗೆಯ್ದಿಸುವೆಂ (ಅರ್ಧನೇ. ೮-೬೧ ವ). 
ಕಿನಿಗೆಯ್ದು - ಕಿವಿಗೆ ಬೀಳು: ಜಗಳಮದಿನಿಸಾನುಂ ತ್ರಿಪುರಹರನ 
ಕಿನಿಗೆಯ್ದುವುದುಂ (ಪಂಸಭಾ. ೧೨-೧೪೨) ; ಉಲಿವ ವಿಮಾನಕಿಂಕಿಣಿಯ 
ಮೆಲ್ಲುಲಿಗಳ್‌ ಕಿಪಿಗೆಯ್ದಿ (ಶಾಂತಿಪು. ೪-೬೮). ಕಿವಿಗೆ ಬೀಳು ಕೇಳಿಸು; 
ಕೇಳ ಬರು: ಒಂದು ಮಧುರಗಾನವು ಕಿವಿಗೆ ಬಿತ್ತು (ಆರ್ಯಕ. ೭೫); 
ಈ ಮಾತು ಹಿಡಿಂಬನ ಕಿವಿಗೆ ಬಿತ್ತು (ವಜಭಾ. ೩೮). ಕಿನಿಗೆ ಮುಟ್ಟು ದ 
ಕಿವಿಗೆ ಬೀಳು: ಈ ಸುದ್ದಿ ಹಿರಿಯರೆ ವಿಗೆ ಮುಟ್ಟಿತು (ರೂಢಿ). 
ಕಿವಿಗೆವರ್‌ ೬ *ೆವಿಗೆ ಬೀಳು: ನೂಪುರಾರಾವ ನೆತ್ತಂ ಕಿವಿಗೆನರೆ 
(ಪಂಪಭಾ.೧೪-೧೬). ಕಿವಿಗೆ ಹಾಕು ಐ (ಸಮಾಚಾರವನ್ನು) ಅರುಹು; 
ನಿವೇದಿಸು: ಈ ವಿಚಾರವನ್ನು ಅವರ ತಿವಿಗೆ ಹಾಕು (ರೂಢಿ). 
ಕಿವಿ ನಿಗುರು, ಕಿವಿ ನಿಮಿರು ಎ೧. ಕಿವಿನೆಟ್ಟ ಗಾಗು. ೨. ಕೇಳುವುದಕ್ಕೆ 
ಅಶುರವಾಗು : ವೆಂಕಟರಮಣನ ತಿವಿ ನಿಗುರಿದವು (ಮೂರುದಾ. ೧೩೯) ; 
ಆ ಮಾತು ಕೇಳಲು ನನ್ನ ಕಿವಿ ನಿಮಿರಿತು (ರೂಢಿ). ಕನಿ ನೆಟ್ಟಗಾಗುಣ 
ಕಿವಿನಿಮಿರು : ಆ ಸುದ್ದಿ ಹೇಳುತ್ತಲೇ ಅವನ ಕಿವಿ ನೆಟ್ಟಿಗಾದವು (ರೂಢಿ). 
ಕಿವಿಯ ಮೇಲಿಡು, ಕಿವಿಯ ಮೇಲೆ ಹಾಕು - ಕೆವಿಗೆ ಹಾಕು: 
ಒಡೆಯನ ಕಿವಿಯ ಮೇಲಿಡದೆ ಅವನು ಯಾವ ಕೆಲಸವನ್ನೂ ಮಾಡುವುದಿಲ್ಲ 
(ರೂಢಿ) ; ಪರಿಸ್ಥಿತಿಯ ಅರಿವಾಗಲೆಂದು ಆ ವಿಚಾರವನ್ನು ಅವನ 
ಕಿವಿಯ ಮೇಲೆ ಹಾಕಿದರು (ರೂಢಿ). ಕಿವಿಯ ಮೇಲೆ ಹಾಕಿಕೊಳ್ಳು ವ 
ಕೇಳು; ಗಮನಿಸು: ಅಯ್ಕೋ! ಈಗಿನ ಕಾಲದ ಹುಡುಗರು ನಮ್ಮ 
ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳುತ್ತಾರೆಯೇ? (ರೂಡಿ). ಕಿವಿಯ 
ಮೊದಲ್‌ ಜ ಕಿವಿಯ ಬುಡ: *ಕರ್ಣಮೂಲಂ, ಚೂಳಿಕಾ- ಈ ೨ 
ಕಿವಿಯ ಮೊದಲ್‌? (ಹಲಾಯು. ೩೬-೬೪). ಕಿವಿಯಲ್ಲಿ ಹಾಕು-ಕೆವಿಗೆ 
ಹಾಕು: (ಕ). ಕಿವಿಯುಳ್ಳಾಕೆಜ ಗಮನವಿಟ್ಟು ಕೇಳುವವಳು: 
*ಶ್ರೋತ್ರಿದ ಕಿವಿಯುಳ್ಳಾಕೆ” (ಗಂಗಾಮ. ೩೧೨). ಕಿವಿವರಂ, ಕಿವಿವರೆ 
ಕೆವಿಯವರೆಗೆ, ತನಕ; ಆಕರ್ಣಾಂತವಾಗಿ: ಮದನನಕಟಾ 
ದೇವವಧುಗಳಂ ಕಿವಿವರಂ ತೆಗೆದು ಸಂಮೋದದಿಂದೆಸುವ ರಸದಾಳಿ 
ವಿಲ್ಲೋ ಎನಲೈ (ಪದ್ಮರಾ. ೮-೭೩) ; ಬೇಡ ಕಾಣುತ್ತೆ ಪೆರ್ಗಣೆದೊಟ್ಟು 
ಕಿವಿವರಂ ತೆಗೆದು ನಡುನೆತ್ತಿಯೊಡೆಯೆಚ್ಚನು (ರಾಘಟಾ. ೧೭-೬೯); 
ಸಾಯಕದ ಕಿವಿವರೆಯ (ಪಾಠಾಂ. ಗಡಿಯ] ತೆಗಹಿನ ಘಾಯ (ಕುವ್ಯಾಕ. 
ಉಗಿದು ಕಿನಿವರೆಗಾಗಿ ಬಾಣವನಗಲಿಸುತ ಬೊಬ್ಬಿಆಸಿಯೆ 
(ತೊರರಾ. ೩-೩-೨೨) ; ತಿವಿವರೆಗೆ ಕರಾಂಗುಲಿಗೂಡಿ ಬಾಣವ ತೂಗಿ 
ಬಿಡುತ (ಕಂನವಿ. ೨೯-೬೫). ಕಿವಿಸೋಲು - ಹೇಳಿಕೆ ಮಾತು ಕೇಳು; 
ಬೇರೆಯವರ ಮಾತಿಗೆ ಮರುಳಾಗು : ಹೆಂಡತಿಯ ಮಾತಿಗೆ ಕಿವಿ 
ಸೋತು ಅವನು ಅಣ್ಣ ತೆಮ್ಮಂದಿರಿಂದ ಬೇರೆಯಾದನು (ರೂಢಿ). 
(ದೇ. | ಶಮಿ. ಮೆಲ. ಚಿವಿ; ಕೊಡು ಕೆನಿ; ತುಳು. ಕೆಬಿ; 
ತೆಲು. ಚೆವಿ; ಕೋಲಾ. ಕೆವಿ; ನಾಯ್ಕಿ. ಕವ್‌; ಕುರ್ಬ್‌. ಬಿಬ್ದಾ] 
ಕಿನಿಕಚ್ಚು "ಕಿವಿಗಚ್ಚು,' ನೋ. 
ಕಿವಿಕುಣಿ (ನಾ). ಕಿವಿಯ ಕುಣಿ, ಒಳಭಾಗ ; ಕರ್ಣ ರಂಧ್ರ: 
ಉಡಗಿಚ್ಚಿನೊಳು ಮುಣುಗಿವ[ ಪೊಸ ರಲುವ ಮೃಗಗಳೆನೆ ಸಂದಣಿತ 
ವಾಹಿನಿಯಬಲ್ಬರವು ಕಿವಿಕುಣಿಗಳಾವರಿಸಿ (ಜಿರಾಮಾ. ೨೫೬-೨೦). 
(ಕವಿ * ಕುಣಿ (ಆ ಕುಟ್ಕಾ)] 
ಕಿನಿಳೆಡಿಸು, ಕಿಮಿಗೆಡಿಸು (ಕ್ರಿ). ೧. ಕಿವಿ ಗಡಚಿಕ್ಕುವಂತೆ ಮಾಡು. 
"ಕಿವಿಗೆಡು' ಸರಾ. ೨. (ಆಲಂ) ಕೆವಿಯನ್ನ್ನುಕೆಡಿಸು; ಗುಪ್ತವಾಗಿ 
ಏನನ್ನೋಹೇಳಿ ತಪ್ಪು ಅಭಿಪ್ರಾಯವನ್ನುಂಟುಮಾಡು: ಕಿವಿಕೆಡಿಸು 
ಅಂದರೆ ತಪ್ಪುಕಲ್ಪನೆ ಮಾಡಿಕೊಡು ಎಂದರ್ಥ (ಗೋಯಾತ್ರೆ. ೫೩). 


೧೦-೨) H 


ಕಿವಿಳೊಡು 


ಕಿನಿಗೆಡಿಸು: ೨. ಕುಮಂತ್ರಮಂ ಬೋಧಿಸಿ ಕಿಮಿಗೆಡಿಸಿ ದೂರುತ್ತು 
ಮಿಂತೆಂದರ* (ಕೆಳನ್ಫ. ೬-೨೪). (ಕವಿ + ಕೆಡಿಸು] 
ಕಿನಿಕೊಡು "ಕಿವಿಗೊಡು? ನೋ. 
ಕಿನಿಗಚ್ಚು,, ಕಿವಿಕಚ್ಚು (ಕ್ರಿ). ೧. ಕಿವಿಯಲ್ಲಿ ಗುಟ್ಟಾಗಿ ಹೇಳು; ಪಿಸು 
ಮಾತನ್ನಾಡು : ಪಂಡಿತೆಯೊಡನೊರ್ವ ಗಾಯಕಿ ಕಿವಿಗಚ್ಚಿಕೊಂಡು 
ನುಡಿದಳೊಂದು ಮಾತ (ಭರಚ. ೬-೨). ಕಿನಿಕಚ್ಚು : ೧. ಕಾನೇರಿಯೂ 
ತನ್ನ ತಾಯಿಯ ಕಿವಿಕಚ್ಚುತ್ತಿದ್ದುದನ್ನು ರಾಜೀವಿ ಕೆಲವೊಮ್ಮೆ ಕಂಡಿದ್ದಳು 
(ಒಡ್ಡಿಉ. ೧೦೨) ; ಇಂಥ ಮಿಥ್ಯಾಣ್ಞ್ಞಾನವು ಛೂ ಮಂತ್ರಗಾಳಿಯಿಂದಾಗಲಿ 
ಕಿವಿಕಚ್ಚುವ ಉಪದೇಶದಿಂದಾಗಲಿ ಹೋಗತಕ್ಕದ್ದಲ್ಲ (ಜೀವಾತ್ಮ. ೨೭೪). 
೨. ಚಾಡಿಹೇಳು : ಬಿರುಸುನಗೆಯು ದೂರ್ತರೆ ಕೈಮ್ಕ ಕುಹಕಿಗಳ 
ಕೊಂಡೆ, ಕಿವಿಕಚ್ಚುವವರ ಅನ್ನ (ಹುಚ್ಚಾಟ. ೪-೯). 
ಕಿನಿಕಚ್ಚಾಡು- ಚಾಡಿಹೇಳು : ಕಾರಖೂನ ಬಂದು ನಮ್ಮವರೊಡನೆ 
ಗುಪ್ತವಾಗಿ... ಕಿವಿಕಚ್ಚಾಡಿ ಹೋದದ್ದುಂಟು (ಇಪ್ಪಕ- ೨೧೦). 
[ಕಿವಿ + ಕಚ್ಚು (ಆ ಕರ್ಚು,)] 
ಕಿನಿಗಚ್ಚು (ನಾ). ಕಿವಿಯಲ್ಲಿ ಪಿಸುಮಾತನ್ನಾಡುವಿಕೆ; ಗುಟ್ಟಾಗಿ 
ಕಿವಿಯಲ್ಲಿ ಹೇಳುವಿಕೆ : ಇದೇನಿಷ್ಟು ಬೇಗನೆಯೇ ಅಣ್ಣತಮ್ಮಂದಿರು 
ಕಿವಿಗೆಚ್ಚಿನವಸರದ ಗುಟ್ಟಿನ ಮನ್ತಣಕ್ಕೆ ಒಳಸೇರಿಳೊಂಡಿರಿ 
(ಬೆಟ್ಟಿ ಅ. ೨೮-೨). [« ಕಿವಿಗಚ್ಚು,] 
ಕಿನಿಗಟ್ಟು (ನಾ). ಕಿವಿಯ ರಕ್ಷಣೆಗಾಗಿ ಕಟ್ಟಿ ಕೊಂಡ ಮರೆ: 
ಚಳಿಯನ್ನು ತಡೆಯಲು ಮೈಯನ್ನು ಕೈಗವಸು, ಚರ್ಮದ ಹೆಜ್ಜೆ ತೊಡಿಗೆ 
ಕಾಲುಚೀಲ ಮತ್ತು ಕಿವಿಗಟ್ಟುಗಳಿಂದ ಮುಚ್ಚಲೇಬೇಕು (ಎಳಜೀ. ೮೮). 
[ಕವಿ * ಕಟ್ಟು] 
೬ನಿಗಡಿ (ನಾ). ಕಿನಿಯ ಕೊನೆ; ಕಿವಿದುದಿ: ಕೋಲತೆಗಹಿನ ಕನಿಗಡಿಯ 
ಕಣ್ಣಾಲಿಗಳ ಕೆಂಪುಗಳ ಹೊಗರು .ಛಡಾಳಿಸಲು (ಕುವ್ಯಾಭೀ. ೮೨೪೦); 
ಪೂರಾಯ ಚಾಪದ ಬೆರಳ ಕಿವಿಗಡಿಯ ಬಲುಸರಳ ಸರಿವಳೆಯ ಸಾಹಸಿಗಳು 
(ಕುವ್ಯಾದ್ರೋ. ೧೩-೨೮). "ಕಿವಿಗಡೆ' ಪರಾ. [ಕಿವ್ಮಿ* ಗಡಿ] 
ಕನಿಗಡಿಗೋಲು (ನಾ). (ಬಿಲ್ಲಿಗೆ ಹೂಡಿ) ಕಿವಿಯ ಕೊನೆತನಕ 
ಎಳೆದ ಬಾಣ; ಆಕರ್ಣಾಂತವಾಗಿ ಸೆಳೆದ ಬಾಣ: ಕಿವಿಗಡಿಗೋಲ 
ತೆಗಹಿನೊಳೊದಗಿದರು ದುಶ್ಯಾಸನಾದಿಗಳು (ಕುವ್ಯಾದ್ರೋ. ೨-೭೪). 
[ಕಿನಿಗಡ್ಕಿ * ಕೋಲು, (ಆ ಕೋಲ್‌) 
ಶಿವಿಗಡಿಯಂಬು (ನಾ). ೬ ಕೆವಿಗಡಿಗೋಲು : ಬಿಗಿದ ಬಿಲುಗಳ 
ತಿರುನೆರಳ ಬೊಬ್ಬೆಗಳ ಕಿವಗಡಿಯಂಬುಗಳಿನಾಳುಗಳ ದೇವನ ತಜಿಬಿದರು 
ಕೌರವ ಸಹೋದರರು (ಕುವ್ಯಾಜ್ರೋ. ೧೧-೧೬). [ಕಿವಿಗಡ್ಮಿ* ಅಂಬು] 
ಕನಿಗಡೆ (ನಾ). - ಕಿವಿಗಡಿ : ಕಿವಿಗಡೆಗೆ ತೆಗೆದೆಚ್ಚನೈದಂಬುಗಳನಿದಿರಾಗಿ 
ಭೂಮಿಜೆಯ ಸುತನ ಮೇಲೆ (ಜೈಮಿಭಾ. ೨೦-೫೩). [ಕಿವ್ಕಿ * ಕಡ್ಮೆ] 
ಶಿವಿಗಡ್ಡೆ (ನಾ). (ಉಕ) ಕಿವಿಯ ಗಡ್ಡೆ, ಬುಡ; ಕರ್ಣ 
ಮೂಲ: (ಕಿ). (ಕ್ಕಿ * ಗಡ್ಡೆ) 
ಕಿವಿಗೆಡು (ಕ್ರಿ). ಕೆವಿ ಹಾಳಾಗು ; ಕಿವುಡು ಬೀಳು ; ಕೆವಿ ಗಡಚಿಕ್ಳು : 
ಜಡಿನ ನಿಸ್ಸಾಳದಲಿ ಜಗ ಕಿವಿಗೆಡೆ (ಕುವ್ಯಾಶ. ೨-೨೩). [ಕಿವಿ + ಕೆಡ್ಕು] 
ಕಿನಿಗೇಳಿಸು (ಕ್ರಿ). ೧. ಕಿವಿಗೆ ಬೀಳು; ಕೇಳಿ ಬರು; ಶ್ರವಣೇಂ 
ದ್ರಿಯಕ್ಕೆ ಗೋಚರವಾಗು : ಬಲವೃಂದದದ್ಳುತ ನಿನದ ಕಿವಿಗೇಳಿಸಿತು 
ರಘುಪತಿಯ (ತೊರರಾ. ೨-೬-೧೮). ೨. ಕಿವಿಗೆ ಕೇಳುವಂತೆ ಮಾಡು ; 
ಹೇಳು; ತಿಳಿಸು: ನಾಳಿಗಿನನುದಯದಲಿ ವಿಮಲ ವಿಶಾಲನೇತ್ರೆಯ 
ಸುದ್ದಿಯನು ಕಿವಿಗೇಳಿಸದಿರಾನೇಕೆನುತ ಕಾರ್ಮುಕವನೊದಜೀಸಿದ 
(ತೊ ರರಾ, ೩-೧೨-೫೪); ಲಿಂಗರಾಜನಿಗೆ ಗುಟ್ಟಿನ ವರದಿಯನ್ನು 
ಕಿನಿಗೇಳಿಸ ತೊಡಗುವನು (ಮಂತ್ರಶ. ೧೨೦-೧೪). [ಕಿವ್ಮಿ * ಕೇಳಿಸು] 


೧೮.೨೪ 


90 


85 


45 


ಕಿವಿದಾಗಿಸು 


ಕಿವಿಗೊಡು, ಕಿವಿಕೊಡು, ಶಿವಿಗುಡು (ಕ್ರಿ). ಮನಸ್ಸುಕೊಟ್ಟುಕೇಳು, 


--ಆಲಿಸು; ಹೇಳಿದುದನ್ನು ಗಮನಿಸ್ಕು ೨ಲೆಕ್ಕಿಸು: ಶಿವನಿಂದೆಯಂ 
ಕಿವಿಗೊಟ್ಟು ಕೇಳಿದೆನೆ (ಬಸಪು. ೪೫-೨೦); ಮೊಮ್ಮಂದಿರುಗಳಳಲಿನ ಘನತೆ 
ಯನು ಕಿವಿಗೊಟ್ಟು ಕೇಳಿದು ನನೆದುದೆಂತಃಕರಣ (ಕುವ್ಯಾಭೀ. ೭-೨೪); 
ಸವಿನಯ ಪ್ರಾರ್ಥನೆಗೆ ಯಾವನು ತಾನೆ ಕಿವಿಗೊಡದೆ ಇದ್ದಾನು? 
(ಜ್ಯೋತಿರ್ವ. ೩). ಕನಿಕೊಡು : ನೀನು ನನ್ನ ನಿನೇಕದ ಮಾತುಗಳಿಗೆ 
ಕಿವಿಕೊಡದೆ ಹೋದೆ (ಹೊಸಕ್ಷಿ. ೧೦). ಕನಿಗುಡು : ಮಂದಮಶಿಗಳ 
ನುಡಿಗೆ ಕಿವಿಗುಡುವರೇ (ಪದ್ಮರಾ. ೪-೪೮); ನಿನ್ನ ಮೆಲ್ಲುಡಿಗಳ್ಲೆ ಕಿವಿಗುಡ 
ದವರಾರು ಮನ್ನಾಥ ಪೇಳು ಮೇಲ್ಲತೆಯ (ಮೊ ಹತ. ೬-೧); ಇದಕ್ಕೆ 
ಕಿವಿಗುಡುವರೆಂತೀಗಳೆನ್ನೊಡಹುಟ್ಟಿದರು (ಜೈಮಿಭಾ. ೧೮-೫೬); ಪೊಲ 
ನುಡಿಗೆ ಕಿವಿಗುಡದೆ ಸಜ್ಜನರೊಲಿದು ಚಿತ್ತೈಸುವುದು (ಸಾಳ್ವಭಾ. ೧-೪೬). 
[ಕವಿ + ಕೊಡು) 

ಕಿನಿಗೊಪ್ಪು (ನಾ). ಕಿವಿಯಲ್ಲಿ ಧರಿಸುವ ಕೊಪ್ಪು, ಒಂದು 
ಆಭರಣ : ಮುಗಿಲಲ್ಲಾಡುನ ಬಾವಿಲಿ ಮಲ್ಲಿಗೆ ಕಿವಿಗೊಪ್ಪು ಓಲೆಕೊಪ್ಪು 
ಚಳತುಂಬು (ಗರಿ. ೧೦೬-೯). [ಕವಿ * ಕೊಪ್ಪ] 

ಕಿವಿಗೊಯ್ಕಿ (ನಾ). ಕನಿ ಕತ್ತರಿಸಿ ಹೋದವಳು: ಇದ್ದರಲ್ಲಿ ಸಹಸ್ರ 
ಸಂಖ್ಯೆಯ ಮದ್ದು ಕುಟಿಲದ ಮಾಯಕಾತಿಯರಿದ್ದೆಸೆಯ ಕಿವಿಗೊಯ್ಯಿ 
ಯರು ಮೂಳಿಯರು ಮುಕ್ಕಿಯರು (ತೊರರಾ. ೫-೨-೩೪). 

[ಕವಿ * ಕೊಯ್ಯಿ] 

ಕಿವಿಗೊಳ್‌ (ಕ್ರಿ). ಕೇಳು; ಆಲಿಸು: ಪೇಳ್ವುದು ಮದನ ಪರಾಜಯ 
ಸೊಗಸಾಗಿ ಕೇಳ್ವುದು ಭವ್ಮ ಸಂಕುಲರು ತೂಳ್ಳುದು ಕರ್ಮದರಿಮಗನೆನೆ 
ಕಿವಿಗೊಳ್ಳುದೇನಿದಚ್ಚರಿಯೆ (ವರ್ಧಚ. ೧೩೯); ನಿನ್ಸೀನುಡಿಗಳೆಮಗೆ 
ಕಿವಿಗೊಳವೇಯ್ಛಿ ೦ (ಚಿಕವಂ. ೧೦). [ಕಿವಿ * ಕೊಳ್‌] 

ಕಿನಿಗೊಳಿಸು (ಕ್ರ). ೧. ಕೇಳುವಂತೆ ಮಾಡು; ಕೇಳಿಸು; ಶ್ರುತ 
ಪಡಿಸು: ಪಿರಿಯರು ಪೇಳಿದುದನೆ ಕೃತಿಗೈಬಾನು ಕಿನಿಗೊಳಿಸಿದೆನು 
(ಹದಿಬ. ೧-೫೧). ೨. ಕೇಳು; ಆಲಿಸು; ಚಿತ್ತವಿಸು: ನಾರದಾದಿ 
ಗಳೊಗ್ಗೊರೆಲೊಳು ನಲಿನಲಿದು ಪಾಡುವ ಗಾನವ ಕಿವಿಗೊಳಿಸೊಮ್ಮೆ 
(ಗೀತಗೋ. ೪-೨); ಧರ್ಮಪುತ್ರನುಮಾವಾರ್ತೆಯಂ ಕಿವಿಗೊಳಿಸಿ 
ಮನದೊಳ್ಳಡುನೊಂದು (ಭಾರಶಾಂ. ೧-೨). [[ಕಿವಿಗೊಳ್‌ + -ಇಸ್ಕು] 

ಕಿನಿಚಟ್ಟಿ (ನಾ). ಕಿವಿಯ ಮೇಲ್ಭಾಗ; ಮೇಲ್ಲಿವಿ: ಹುಲಿಯು 
ಹಂದಿಯ ಕಿವಿಚಟ್ಟಿಯನ್ನು ಕಚ್ಚಿಹಿಡಿದು ಅದರ ಓಟವನ್ನು ನಿಲ್ಲಿಸಿತ್ತು 
(ಮಲೆಮ, ೧೨೨). [ಕಿಮ್ಕಿ*- ಚಟ್ಟ) 

ಕಿವಿಚಾಚು (ಕ್ರಿ). - ಕಿವಿಗೊಡು: ಚಾಡಿಯ ಮಾತಿಗೆ ಅವಳು 
ಯಾವಾಗಲು ಕನಿಚಾಚುವವಳೆ (ರೂಢಿ). [ಕನ್ಕಿ * ಚಾಚು] 

ಕಿವಿಜಾಟು (ನಾ). ಹಲವು ಬಾರಿ ಕೇಳಿ ರೂಢಿಯಾಗಿರುವುದು: 
ನಿಮ್ಮ ಮಾತೆಲ್ಲ ನನಗೆ ಕಿವಿಚಾಬಾಗಿದೆ (ರೂಢಿ). [ಕಿವ್ಕಿ * ಚಾಟು?] 

*ಿವಿಚು "ಕಿಮುಟ್ಟು' ನೋ. 

ಕಿನಿಚುಚ್ಚು (ಕ್ರಿ). ೧. (ಒಡನೆ ತೊಡಿಸಲು) ಕಿವಿಯ ಅಂಚಿಗೆ 
ರಂಧ್ರಮಾಡು, —ತೂತುಮಾಡು: ನಮ್ಮ ಮಗುವಿಗೆ ಕಿವಿಚುಚ್ಚಿ 
ಮುರುವು ತೊಡಿಸಿದೆವು (ರೂಢಿ). ೨. ೬ ಕೆವಿಗಚ್ಛು, ೧: ಇನ್ನೂ 
ಹಾಸಿಗೆಯಲ್ಲಿರುವಾಗಲೇ ಗಂಡನ ಕಿವಿಚುಚ್ಛಿದಳೆಂದು ತೋರುತ್ತದೆ 
(ಮೂರುದಾ. ೧೭೩). [ಕನಿ * ಚುಚ್ಚು] 

ಕಿನಿದಾಗಿಸು (ಕ್ರಿ). ಕಿವಿಗೆ ಮುಟ್ಟಿಸು; ಕೇಳಿಸು: ಬಾಗಿಲೊಳ್‌ 
ಬ್ರಹ್ಮಾದಿ ಸುರಮನುಮುನಿಗಳು ಯೋಗಿಗಳ್‌ ಪುಗಬಾರದಲ್ಲಿ 
ಫೋಗಿ ನೈಶಾಡರಿ ಪೊಕ್ಕ ಭಾಗನ ಕಿವಿದಾಗಿಸು ಮತ್ತ್ರಾಣನಾಥ 
(ಮೋಹತ. ೨೯-೩೯). [ಕಿನಿದಾಗು + -ಇಸ್ಫು) 


ಕಿನಿದಾಗು 


ಕಿವಿದಾಗು (ಕ್ರಿ). ಕಿವಿಯನ್ನು ಸೋಕು ; ಕಿವಿಗೆ ಬೀಳು: ಎಂದುವುಂ 
ಕೇಳದಕ್ಕರ ತನ್ನ ಕಿನಿದಾಗೆ [ನಾಠಾಂ. ಆಂದೆಂದ ಮಾತಾಗ ತನ್ನ ಕವಿ 
ಯಂತಾಗಿ] (ತಿರುರ. ೮-೫). [ಕಿವ್ಮಿ 4 ತಾಗು, (೮ ತಾಂಗ್ಳು)) 

ಕಿವಿದಾರೆ (ನಾ). ಕಿವಿಯ ಅಂಚು; ಕರ್ಣಧಾರೆ: ಅಚ್ಚಸಾದಿನಲಿ 
ಬಟ್ಟಟ್ಟು ಕಿವಿದಾಕೆ[ಪಾಕಾಂ, ರಿ] ಮುಸುರಿದ ಮೃಗಮದದ ಸೊಬಗನಡಿ 
ಯಿಟ್ಟನಪ್ರತಿಮನಾದಯ್ಯನು (ಸೋಮಡ. ೨-೧೬). (ಕಿವ್ಶಿ * ದಾಕ್ಕೆ) 

ಕಿವಿದುಡಿಗೆ, ಕಿವಿದೊಡಿಗೆ (ನಾ). ಕಿನಿಯ ಆಭರಣ: *ಪವಿತ್ರನೆನೆ 
ಕಿವಿದುಡಿಗೆ* (ಕಬ್ಬಿಕೈೆ. ೮೪). ಕೆವಿದೊಡಿಗೆ: “ಕಿವಿದೊಡಿಗೆ ಮುಂಡಂ 
ಕಡುಕು” (ಶಬ್ದಮಂ. ೮೧). (ಕಿವ್ಕಿ * ತುಡಿಗೆ (ಆ ತುಡುಗೆ)] 

ಕಿವಿದೆರೆ, "ಕಿವಿದೆಖಕ್ಕಿ' ನೋ. 

ಶಿವಿದೆರ್ಕೆ "ಕಿನಿದೇಶ್ಕೆ' ನೋ. 

ಕಿವಿದೆಜಪು (ನಾ). ಕಿವಿ ತೆರೆಯುವಿಕೆ; ಆಲಿಸುವಿಕೆ: ಕೊಳವ 
ಲಾವಗೆ ಗೆಡೆವಕ್ಕಿಯರೊಳಾಹಳರವವನು ಕೊರಲಿಂದಾ ಬಳಯಿಸಿ ಬಾಲೆ 
ಕಾಂತನ ಕಿವಿದೆಅಹಿಗೆ ಪುಳಕಕೆ ತೂಳವೆತ್ತಿದಳು (ವರ್ಧಚ, ೫-೮೯). 

[ಕಿವಿ + ತೆಜಪು) 

ಕಿವಿದೆಲಿ, ಕಿವಿದೆರೈ (ಕ್ರಿ). ಕಿವಿಗಳನ್ನು ತೆರೆ; ಕಿವಿಗೊಟ್ಟು 
ಕೇಳು: ಕೇಣವಂ ತೊಜಕಿದು ಪುರುಡಿಸುವವರಂ ಜಜಕಿದು ಕಿವಿದೆಜಿದು 
ಕೇಳ್ವುದು ಸುಜನರು (ಜೈಮಿಛಾ, ೧-೮). ಉವಿದೆರೈ: ಆ ಮಾತುಗಳನ್ನು 
ಅವರೆಲ್ಲ ಕಿನಿದೆರೆದು ಕೇಳತೊಡಗಿದರು (ಹಬ್ಬಿಬ. ೬೯) ; ನೆರೆಹೊರೆ 


ಯನರೆಸುವಾಕೆಯ ವಿಷಯಕೆ ಕವಿದೆರೆದಾಲಿಸು ಮೊದಲು: 


(ಇಂಚಾಪ. ೧೯೩೬-೫೧). (ಕವಿ + ತೆಲಿ] 

ಕಿವಿದೆಣಕ್ಕಿ, ತಿವಿದೆರ್ಕೆ (ನಾ). ಕಿವಿಯ ತೆರೆ; ಕರ್ಣ ಪಟಲ: 
ಲಕ್ಷ್ಮಣನ ಮಾತು ಕಿವಿದೆಅಕಿಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ 
ಧರೆಗೆ (ಜೈಮಿಭಾ. ೧೯-೧೬). ಇವಿ ದೆರೈ: ಎದೆಯನೊಮ್ಮೆ ಮೆಟ್ಟ 
ನಲಿದು ಕಿವಿದೆರೆ ಯನು ಒಡೆಯುತ (ಪಾಂಚಜ. ೧೦) ; ಕಿವಿದೆಕೆಗೆ ಬಡಿವಾಗ 
ಅದರಲ್ಲೊಂದು , . . ರಸಸಾಮೃತೆಯು ಕಂಡು ಬರತೊಡಗಿತು 
(ಹಬ್ಬಿಬ. ೭೨). (ಕನಿ + ತೆಜಕ್ಕಿ] 

ಕಿವಿದೊಡವು (ನಾ). - ಕೆವಿದುಡಿಗೆ: ಮಾಣಿಕ್ಯದ ಕವಿದೊಡವಂ 
ಸೀಸಕಂದಾಳ್ಹು ಕಾಲಾಳ್ಗೆಡಣಂ ಕೈಕೊಂಡು ನಾನಾಯುಧಮನಮುಮ 
ಬಂದತ್ತು (ರಾಜಶೇ. ೧೩-೭೦). [ಕನಿ * ತೊಡವು] 

*ಿನಿದೊಡಿಗೆ "ಕಿವಿದುಡಿಗೆ' ನೋ. 

*ಿವಿನುಡಿ (ನಾ). ಕಿವಿಮಾತು; ರಹಸ್ಯ: ಬಿದ್ದ ಕಿವಿನುಡಿ ಬಾಯ್ಗಳಿಂ 
ಬೆಳೆದು (ಕಾಲೂರ. ೧೦೬-೨೧೫). (ಕಿವಿ + ನುಡ್ಮಿ) 

ಶಿವಿಬಿರಿ (ಕ್ರಿ). ಕಿನಿಯ ತೆರೆ ಒಡೆದುಹೋಗು, ಸೀಳು: ಚೀರಾಟ 
ಗಳು ಕೂಗಾಟಗಳು ಕಿವಿಬಿರಿಯುವಂತಿದ್ದುವು (ಪುನರು. ೧೮೮). 

[ಕಿವಿ + ಬಿರಿ] 

ಕಿನಿಚೇನೆ (ನಾ). ಕಿವಿಯ ನೋವು; ಕರ್ಣಶೂಲೆ: ಕಿವಿಚೀನೆಗೆ - 
ಆಂಬಿಲ, ಸೈಂಧವ ಲವಣ, ಎಣ್ಣೆಯಲ್ಲಿ ಬಿಸಿಮಾಡಿ ಕಿವಿಗೆ ಹಾಕೆ ಕಿನಿಬೇನೆ 
ಮಾಣ್ಗುಂ (ವಿವೈವಿ. nae). [ಕವಿ + ಬೇನೆ] 

ಕಿನಿಮಾತು (ನಾ). ಕಿವಿಯಲ್ಲಿ ಗುಟ್ಟಾಗಿ ಹೇಳುವ ಮಾತು; ಪಿಸು 
ಮಾತು: ಎಲಗೆ ಬಾ ಕಿವಿಮಾತನಾಡುವೆನೆನುತಲಿ ಬಲು ಮುದ್ದುಗಳ 
ಗಲ್ಲಕ್ಕೆ ಇಕ್ಕು ತ (ಪುರಂದ. ೩-೧೯೩-೫) ; ಹಡದವ್ನ ಕಿನಿಮಾತ ನೆನಪಾಗಿ 
(ಜನಗೀ. ೭೩-೨೧). [ಕವಿ * ಮಾತು] 

ಕಿನಿಮುಚ್ಚು (ಕ್ರಿ). ಕೇಳದಂತೆ ಕಿವಿ ಗಳನ್ನು ಮುಚ್ಚು : 


ರೆಜಕನುದ್ದೆಂಡದೊಳ್ಳುಡಿಯೆ ಕಿವಿಮು ಚ್ಚಿ ಕೊಳುತೆಯಿ ದೆನು/|45 
ಎ 


(ಜೈ ವಿಭಾ. ೧೮-೪೬). [ಕಿವಿ + ಮುಚ್ಚು] 


೧೮೨೫ 


10 


40 


ಕಿವಿಯೊಡ್ಡು 


ಕಿನಿಮೂಳ (ನಾ). ಕತ್ತರಿಸಲ್ಪಟ್ಟ ಕಿನಿಯವನು; ಕೆವಿಹೆರಕ : 
ಪಲ್ಗಳಿಂದಾ ದನುಜರ ಕುಡಿಮೂಗನುರೆ ಕಚ್ಚ ಕಿವಿಗಳಂ ಕಿಳ್ತು 
ಕೈಯೊಡನೆ ಕಿನಿಮೂಳ ಮೂಕೊಜಕಿಯರಂ ಮಾಡಿ (ಚಿಬಪು. ೩೨-೩೭). 
[ಕಿನ್ಕಿ + ಮೂಳ (ಆ ಮೂಲ)] 
ಶಿವಿಮೂಳಿ (ನಾ). ೧. ಹರಕು ಕಿವಿಯುಳ್ಳವಳು; ಕಿವಿಹರಕಿ: 
ಕಡುಕಿವಿಮೂಳಿಯರ ([ಪಾಠಾಂ. ಮೂಳೆಯರ, ಮೂಳುಗಳ) ಮೂಳೊ 
ಜತಿಯರ ಸಮ್ಮೇಳದಿಂದಿರ್ದಳು (ತೊರರಾ. ೫-೨-೩೧). ೨. ಕಿವಿಯಲ್ಲಿ 
ಏನೂ ಆಭರಣವಿಲ್ಲದವಳು; ಬೋಳುಕಿವಿಯವಳು : (ಕಿ). 
[ಕಿವಿ * ಮೂಳಿ (ಆ ಮೂಲಕಿ)] 
ಕಿವಿಮೂಳೆ (ನಾ). ಕೆವಿಮೂಳಿ ೧: ಕಡುಕಿವಿಮೂಳೆಯರೆ [ಪಾಣಂ. 
ಮೂಳಿಯರ, ಮೂಳುಗಳ] ಮೂಕೊಟತಿಯರ ಸಮ್ಮೇಳದಿಂದಿರ್ದಳು 
(ತೊರರಾ. ೫-೨-೩೧). [ಕನಿ +೬ ಮೂಳೆ (ಆ ಮೂಲಟ್‌)] 
ಕಿನಿಯಳೆತೆ (ನಾ). ಕಿವಿ ಕೇಳಿಸುವಷ್ಟುದೂರ, ಅಂತರ: ಅವರ 
ಮಾತಾಟವಂ ಕಿನಿಯಳತೆಯೊಳೆ ಕೇಳ್ವೆ (ಹೆಬ್ಬೆರ. ೨೧-೧೧೩). " ಕಣ್ಣ ಳತೆ 4 
ಪರಾ. [ಕಿವ್ಮಿ * ಅಳತೆ] 
ಕಿನಿಯಾರ್‌ (ಕ್ರಿ). ಕಿವಿಗೆ ತೃಪ್ತಿಯಾಗು ; ಕಿವಿ ತಣಿ; ಕವಿ ತುಂಬು. 
ಕಿವಿಯಾರೆ -೧. ಕಿವಿಗೆ ತೃಪ್ತಿಯಾಗುವಂತೆ ; ಕಿವಿ ತುಂಬು 
ವಂತೆ; ಕನಿ ತಣಿಯುವಂತೆ: ಗಂಡರೊಳ್‌ ನೀಜನೆಂಬರ ಮಾತಂ 
ಕಿವಿಯಾರೆ ಕೇಳ್ದು ಕಿವಿನೇಟಿಂಗೊಂಡು (ಪಂರಾಮಾ. ೮-೧೨); ಹೇಳು 
ಹೇಳಿನ್ನೊಮ್ಮೆ ನುಡಿ ನುಡಿ ಕೇಳುವೆನು ಕಿವಿಯಾರೆ ಕರ್ಣನ ಕಾಳಿಗಳೆ 
ನಾವ್‌ ಸಾರಥಿಗಳೇ (ಕುವ್ಯಾ ಕ. ೫-೨೧). ೨. ಸ್ವತಃ ತನ್ನ ಕೆವಿ 
ಯಿಂದಲೇ :' ಶಿವಶರಣರೊಳಗೊಳಗೆ ಬಿಸು ಸುಯ್ವುದಂ ಕಿವಿಯಾರೆ 
ಕೇಳ್ದೆ (ಚಿಬಪು. ೩-೧೪); ನಾನೇ ಕಿವಿಯಾರೆ ಕೇಳಿದ್ದೇನೆ (ದೌಲತ್‌. ೬೩); 
ಕಿವಿಯಾರೆ ಕೇಳುವ ವರೆಗೆ ಯಾರನ್ನೂ ತಪ್ಪುಗಾರರೆಂದು ಎಣಿಸುವನ 
ನಲ್ಲ (ಬೆಟ್ಟಹೊ. ೬೫). (ಕವಿ + ಆರ್ಮ್‌) 
ಕಿನಿಯಾ (ಕ್ರಿ). - ಕಿವಿಗೊಡು : ಭಾವಿಸಿ ವಂದಿಜನಂ ಪ್ರಸ್ತಾವದೊಳುಪ 
ಹಾಸ ಲವಮನೊಡರಿಸೆ ಕನಿಯಿತ್ತಾ ವಚನಕ್ಕೆ ( ಶಾಂತಿಫು. ೩-೫೦) ; 
ಒಂದೊಂದನವುಂಕಿ ನೊಂಕಿ ಪತ್ತಿ ಕಿವಿಯಿತ್ತೊಟಲ್ಲು ಕೇಳ್ವ. . . ಕ್ರೂರ 
ಮೃಗ ನಿನಹಮುಮಂ ಕಂಡು (ಸಂಚತಂ. ೧೨೦-೧). [ಕಿವಿ * ಈ] 
ಕಿನಿಯೂದು (ಕ್ರಿ).೧. ಕಿವಿಯಲ್ಲಿ ಗುಟ್ಟಾಗಿ ಹೇಳು; ಬೋಧಿಸು : 
ಗುರಿಯಿಟ್ಟ ಕಣ್ಣುಗಳ ಕಿವಿಯೂದಿ ಹೊರಳಿಸುತ ತಾನೆ ತನ್ನಸ್ಪಕ್ಕೆ 
ಹಾಡಿವಾಕೆ (ಉಯ್ಯಾಲೆ. ೪೦-೩). ೨. ಚುಚ್ಚಿ ಕೊಡು ; ಚಾಡಿಹೇಳು ; 
ಚಿತಾವಣೆಮಾಡು : ಕಿಟ್ಟಿಯ ಕಿವಿಯೂದಿ ತನ್ನ ಮಗಳನ್ನೇ ವರಿಸು 
ವಂತೆ ಮಾಡಿದರೆ ಹೇಗೆ (ಗಂಮಾಯಿ. ೩೩); ಆಗ ಮುದುಕಿ ಟಳಕರ 
ಕಿನಿಯೂದಿ ನಮ್ಮಿಬ್ಬರಲ್ಲಿ ವಿತುಷ್ಟಿ ಹುಟ್ಟುವಂತೆ ಯತ್ನ ನಡೆಸಿದಳು 
(ಸ್ಮೃತಿಚಿ. ೧೬೮. [ಕಪಿ * ಊದು] 
ಕಿವಿಯೇಜು (ನಾ). ಕಿವಿಯ ಗಾಯ ; ಕರ್ಣಶೂಲೆ: ಎಂದುವುಂ 
ಕೇಳದಕ್ಕರ ತನ್ನ ಕಿವಿದಾಗೆ ನೊಂದು ಹವ್ವನೆ ಹಾಜ ಮುಗಿ ಕಿವಿ 
ಯೇಯಾಗೆ (ಪಾಕಾಂ. ಕಿವಿಗೆ ತಾನೇಲಾಗೆ] (ತಿರುರ ೮-೬). 
[ಕಿವಿ + ಏಜ್ಯು (£ ಏಲ್‌,)] 
ಕಿನಿಯೊಂಟಿ (ನಾ). ಕಿವಿಯಲ್ಲಿ ಧರಿಸುವ ಒಂಟ: ಮುಟ್ಟುವುಬೆಮಿಂಟಿ 
ಕಿವಿಯೊಂಓಯೊಳ್ಬಾಗೆ (ಕಾಲೂರ, ೧೪೮-೩೨೨). [ಕವಿ *- ಒಂಟ್ಯ] 
ಕಿನಿಯೊಗು "ಕಿವಿವೊಗು? ನೋ. 
*ಿನಿಯೊಡ್ಡು (ಕ್ರಿ). - ಕಿನಿಚಾಚು: ಪ್ರಸಾದಲಿಂಗ ಮೋಹಿಯಾದೊಡೆ 
ಶಬ್ದ ಜಾಲಂಗಳಿಗೆ ಕಿನಿಯೊಡ್ಡದಿರಬೇಕು (ಆದವ. ೧೨). 
[ಕಿವಿ * ಒಡ್ಡು] 


ಕಿನಿಯೋಲೆ 


ಕಿವಿಯೋಲೆ (ನಾ). ಕಿವಿಯಲ್ಲಿಟ್ಟು ಕೊಳ್ಳು ವ ಓಲೆ, ಆಭರಣ; 
ಕರ್ಣಪತ್ರ: ತಾಳಕಃ, ಹಾ 0023) 0)-ಈ ೨ ಕಿವಿಯೋಲೆ” 
(ಹ ಲಾಯು. ೯೧-೪೦೨); ಕನಸಿನೊಳಾನನಾಂ ಮಜಕದು ನಿದ್ರೆಗೆ 
ಯುತ್ತಿರೆ ಬಂದುವಂದು ಕೆಮ್ಮನೆ ಕಿನಿಯೋಲೆಯಲ್ಲಿ ಕುಜುಪಂ ಬರೆನಂ 
(ಕಾದಂಉ. ೩೦೪) ; ಕವಿಗಳ ಲೀಲೆ ಗಂಗೆಗಿನಿಯೋಲೆ ವನೇಭದ ಶಾಲೆ 
+ « ಮಣಿಗಳಾಗರ ಮುಂದೆಸೆದತ್ತು ಸಾಗರಂ (ಸೂಕ್ತಿ ಸು. ೨-೩೭) ; 
ತಳಿರುಡಿಗೆ ಹೊಮ್ಮಿಗದ ಸಂರ್ಮದೊಳು ರವಿಕೆ ಮಂಜುಳ ಕೇತಕೀದಳದ 
ಕಿವಿಯೋಲೆ (ನಂದಿಮಾ. ೧೩-೨೬). [ಕಿಮ್ಕಿ + ಓಲೆ] 

ಕಿನಿರು(ನಾ). ಮಾನು ಮೊದಲಾದ ಜಲಚರ ಪ್ರಾಣಿಗಳ ಶ್ವಾಸಾಂಗ: 
ಜಲಚರ ಕೀಟಿಗಳಲ್ಲಿ ಗಾಳಿ ಕಿವಿರುಗಳ (61118) ಮೂಲಕ ನಾಳಗಳಿಗೆ 
ಸೇರುತ್ತದೆ (ಕೀಟಬೆ. ೩೬). [?] 

ಕಿನಿರಿಯಯ್ಯ (ನಾ). ಒಬ್ಬಾತನ ಹೆಸರು: ಮದುವಂಗನಾಡದೊಕೆ 
ಕಿವಿರಿಯಯ್ಕಂಗಳ್‌ ಚಾಂಗಳದೆ ಬಸದಿಯೊಳ್‌ ಪನ್ನೆರಡಂ ನೋಂತು 
ಮುಡಿಪಿದನ್‌ (ಎಕ. 13 ಕೊಡಗು. ೩೦-೭; 1050). [ಕಿವಿರ್ಯಿ- ಆಯ್ಕ] 

ಕಿನಿಲುತನ (ನಾ). ಕೀಳ್ತನ; ಅಲ್ಪತೆ; ಕ್ಷುದ್ರತೆ: ಆ ಕೂಂಟಣಿಯ 
ಕಿವಿಲುತನಮಂ ಕಂಡು ಕಂಟಣಿಸಿ (ಶಾಂಕೀಶ್ವ. 
"ಕಿವರಿತನ' ಪರಾ. [?] 

ಕಿನಿವಚ್ಚ (ನಾ). ಕಿವಿಯ ಆಭರಣ, ಒಡವೆ: ಕಥೆಯೆಂತೆನಲ್‌ 
ಸದ್ಭಕ್ತಸಂತತಿಯ ಕಿವಿವಚ್ಚಮಪ್ಪಂತವೋಲೇನೇಳ್ವೆನತಿಹರ್ಷದೆಸಕದಿಂದೆ 
(ಆರಾಚ. ೧-೬೪). [ಕಿಮಿ * ಪಚ್ಚ್ಯ) 

ತಿವಿವರೆದೆಗೆ (ಕ್ರಿ). ಕಿವಿಯವರೆಗೆ ಎಳೆ; ಕರ್ಣಾಂತವಾಗಿ ಸೆಳೆ: 
ಗೆಲವಾಂತು ಕಿವಿವರೆಡೆಗೆದೆಚ್ಚ ನೀಲೋತ್ಸ ೮ ಬಾಣದಿಂದಲೀಶ್ವರನ 
(ಮೋಹತ. ಕಿವಿವರೆದೆಗೆದಿಕ್ಕಿ ತಾಗಿದನವ ಪುಷ್ಪಶರನ 
(ಮೋಹತ. ೩೫-೧೯). [ಕಿವಿವರೆ + ತೆಗೆ] 

ಕಿನಿವರ್ಚು (ಕ್ರಿ). ಕಿವಿಯಲ್ಲಿ ಪಿಸುಮಾತಾಡು: ಅವಸರವಾಗೆ 
ಪಾರ್ದು ಕಿವಿವರ್ಚುವ ಸಂಗರವಾಗೆ ನೋಡಿ ಬೆರ್ಚುವೆ ಪತಿಯರ್ಥಮಂ 
ಕಳೆಲೊಡರ್ಚುವ ಮತ್ತಿ ಗೆ ದಂಡನಾಯಕರ್‌ (ಎಕ. ೪11, ಶಿಕಾರಿ. 
೧೩೬೭-೨೫ ; 1114). [ಕನ್ನಿ + ಪರ್ಚು,] 

ಕಿನಿವಳೆ(ನಾ). ಕಿವಿಯ ಸಮಾಪ, ಪ್ರದೇಶ: ಕಿವಿವಳೆಯಮೋಆಕಿಗಳ 
ಮುಷ್ಟಿಯ ಬವರಿಗಳ ಕಡೆಗಣ್ಣ ಸನ್ನೆಯ ಸವಡಿಗೈಗಳ ... ರಣದವ 
ಕದಲಿ ಕಳವಳಿಸುತಿರ್ದುದು ಕೂಡೆ ನೃಪ ಕಟಕ (ಕುವ್ಯಾಸ. ೧೦-೨). 

[ಕಿವಿ + ಬಳ್ಳಿ (ಆ ಬಟ್ಕ್‌)] 

ಕಿನಿವಾಲೆ (ನಾ). ಕಿವಿಯ ಕೆಳಭಾಗ; ಹಾಲೆ: ಓಲೆ ಮನ್ಮಥನ ಮನೋ 
ರಥಕಿಕ್ಕಿದೆ ಗಾಲಿಯಂತಾಗಲಂತದಜ ಮೇಲಿಟ್ಟ ಖಿಸುನಿವತ್ತಿಗೆಯೆಂದೆನೆ 
ಕಿವಿವಾಲೆಯೊಪ್ಪಿದುವಾ ಸತಿಗೆ (ಶ್ರೀಪಾಲ. ೩-೬೧). [ಕಿನ್ಮಿ * ಪಾಲ್ಕೆ] 

ಕಿನಿವುಗು "ಕಿವಿವೊಗು' ನೋ. 

ಶಿವಿನೆಯಿ (ಕ್ರಿ). ಕಿವಿಗಳನ್ನು ಹೊಂದು; ಕೇಳುವ ಶಕ್ತಿಯನ್ನುಪಡೆ ; 
ಕಿವಿನೆತ್ತಂದದಿಂದಮೆಮ್ಮೊಳ್‌' ತೊಡರ್ದಿಆಕದಪೆಮೆಂಬನ್ನರೆಂ ಕೇಳ್ದೆ ನಿಲ್ಲಿಂ 
ದುವರಂಬೊಲ್‌ ಚೋದ್ಯಮೇ (ಅನಂಪು. ೧೩-೭೮). [ಕಿವ್ಕಿ + ಸೆಜ್ಮು) 

ಕಿನಿವೇಟ (ನಾ). ಕೇಳುವುದರಿಂದಲೇ ಉಂಟಾಗುವ ಮೋಹ; 
ಕೇಳುವ ಆಸಕ್ತಿ: ಅವಲೋಕನದಿಂದಾರ್ಗಂ ಕಿವಿನೇಟವು 
ನುಂಟುಮಾಡುವಚ್ಚರಿಗೆಡೆಯಾದವಳಸಿಯ ಕರ್ಣಯುಗಳಕ್ಕ ವತಂಸೋ 
ತ್ರಲಮೆನಿಫ್ಪುವೆಲ್ಲರ ಕಣ್ಗಳ (ಮಲ್ಲಿಪು. ೩-೮೧); ಕಿವಿವೇಟಿದಿಂ ಭಾಳಾಕ್ಷ 
ನಿನುಗೊಲಿದೆ (ದೀಕ್ಟಾಚೋ. ೮೪-೨); ಕಣ್ಬೀಟದಿಂ ಕಿವಿನೇಟನೆಗ್ಗಳಸೆ 
(ಬ ಸಪು. 
(ಕುವ್ಯಾಆ. ೧೩-೫೮). "ಕಣ್ಬೇಟ' ಪರಾ. 


೧೧೧೭೯ ವ). 


೬೨೩೭) ; 


೪೫-೨); 


[ಕನಿ * ಬೇಟ) 


೧೮೨೬ 


3 


25 


ಕಿವುಂಡೆ 


ಕಿವಿನೇಟಿಂಗೊಳ್‌, ಕಿವಿವೇಟಿಗೊಳ್‌ (ಕ್ರಿ). ಕೇಳುವುದರಿಂದಲೇ 
ವ್ಯಾಮೋಹ ಹೊಂದು: ಗಂಡರೊಳ್‌ ನೀಜನೆಂಬರ ಮಾತಂ ಕಿವಿ 
ಯಾರೆ ಕೇಳ್ದು ಕಿವಿವೇಟಂಗೊಂಡು ಕಣ್ಣಾರ್ವಿನಂ ಹರಿಯಂ ನೋಡಿದ 
ಳಾಕೆ (ರಸರ. ೧-೨೯). *ಿವಿವೇಟಿಗೊಳ್‌ : ಪಾಂಡುಕುಮಾರನಾ 
ಕೊಂತಿಯ ಮೆಜಕಿವ ವಿಲಾಸವಿಭ್ರಮವ ನೆರೆ ಕೇಳಿ ಕಿನಿವೇಟಿಗೊಂಡು 
(ನೇಮಿಸಂ. ೫-೮೫). [ಕಿನಿವೇಟ + ಕೊಳ್‌] 

ಕಿನಿವೇಟಿಗೊಳ್‌ "ಕನಿನೇಟಿಂಗೊಳ್‌? ನೋ. 

ಶಿವಿವೊಗು, ಕಿವಿಯೊಗು, ಕಿವಿವುಗು (ಕ್ರಿ). ಕಿವಿಯನ್ನು ಪ್ರವೇಶಿಸು; 
ಕಿವಿಯನ್ನು ಸೇರು: ಇಂಪನಾಳ್ವ ಗೇಯಂ ಕಿವಿವೊಕ್ಕೊಡಂ (ಜಂಪಭಾ. 
೪-೩೦); ಅನುನಯದೆ ಪೇಟಕ್ಷಿ ನದನಿನಿತುಂ ಕಿಎವೊಕ್ಕುದಿಲ್ಲ ತನ್ಮುನಿನರನಾ 
(ಕಾದಂಪೂ. ೮೫೪); ಏಕಾಂತದೊಳ್‌ ನಾರದಂ ಬಳಕೃಷ್ಣರ್ಗವತಂಸದಂತೆ 
ಕಿವಿವೊಕ್ಳೇನಾನುಮಂ ಪರ್ಚಿದಂ (ಅನಂಪು. ೧೩-೩೯). ಕೆವಿಯೊಗು : 
ಕಳಧ್ವನಿಯೊಳ್‌ ಮಂದ್ರತೆಯಂ ತಗುಳ್ಳಿ ಕಿವಿಯೊಕ್ಕು (ಅನಂಪು. 
೪-೬೯). ಶನಿವುಗು : ಅನಿನಾಣನೆನಿತುಮೆರ್ದೆವುಗೆ ಕಿವಿವುಗೆ ಪಂಡಿತೆಗೆ 
ನುಡಿದ ನಲ್ಲನ ನುಡಿ (ಆದಿಪು, ೪-೨೩); ಕಿವಿವುಗದೆದಲಾತ್ಮ ಪ್ರಶಂಸೆ 
ವಜ್ರಾಯುಧನಾ (ಶಾಂಕಿಪು. ೮-೬೬); ಕಿಳಿರ್ವ ಗೋಳಿಗೆಯ ದನಿ 
ಕಿವಿವುಗದ ಮುನ್ನಂ (ರಾಜಕೇ. ೬-೧೧ ವ). [ಕಿವ್ಮಿ + ಪೊಗ್ಳು) 

ಕಿವಿಶೂಲೆ (ನಾ). ಕಿವಿ ಬೇನೆ, ನೋವು: ಹೊಟ್ಟೆ ನೋವಿನಿಂದರೋ 
ಕಿನಿಶೂಲೆಯಿಂದಲೋ ಕರಿಚಿಕೊಳ್ಳು ವ ಮೂರುತಿಂಗಳ ಮಗು 
(ಹುಚ್ಚುಹು. ೧೪). [ಕಿವ್ಕಿ * ಶೂಲೆ] 

ಕಿವಿಸವಿ (ನಾ). ಕಿವಿಗೆ ಹಿತವಾದದ್ದು, ಪ್ರಿಯವಾದದ್ದು : ಕಿವಿಸವಿ 
ದನಿ ಕಣ್ಸನಿ ರೂಪವಧರಿಸೆಲೆ ಗಜವೆಡಂಗ ನಿನ್ನುಖಿದೊಡೆ ಸಾವವಳ್‌ 
(ಯಶೋಚ. ೨-೫೨). [ಕನಿ * ಸವ್ಮಿ) 

ಕಿವಿಹರಕ (ನಾ). ಕಿವಿ ಹರಿದು ಹೋಗಿರುವವನು; ಹರಿದುಹೋದ 
ಕಿವಿಯುಳ್ಳೆ ವನು : ಅಂದಿನಿಂದ ಏಳುಮುದ್ದೆಗೆ ಕಿನಿಹರಕ ಎಂಬ ಅಡ್ಡ 
ಹೆಸರನ್ನು ನನ್ನೂರಿನವರು ಕಟ್ಟಿದರು (ನನ್ನೂರು. ೩೧೧). 

(ಕಿನ್ಮಿ * ಹರಕ್ಕ (ಆ ಹರಿಕ)] 

ಕಿವಿಹರಕಿ (ನಾ), ಹೆಕಕುಕಿವಿಯವಳು: (ಕ). [ಕಿವಿಹರಕ + -ಇ] 

ಕಿವಿಹಿಂಡು (ಕ್ರಿ). ೧. ಕಿವಿಯನ್ನು ನುಲಿಚು: ಗುರುಗಳು ಹುಡುಗ 
ನನ್ನು ಕಿವಿಹಿಂಡಿ ಕಳಿಸಿದರು (ರೂಢಿ). ೨. (ಆಲಂ) ಪಿಸುಮಾತು 
ಹೇಳಿ ಮನಸ್ಸು ತಿರುಗಿಸು: ಇದು ನಿನ್ನ ಮಾತಲ್ಲ... ಯಜಮಾನಿ 
ಚೆನ್ನಾಗಿ ಕಿವಿಹಿಂಡಿದಂತೆ ಇಳ (ಮಣಿಮ. ೩೮) ; ಮುಂದೆ 
ಯಾರೇನು ಕಿವಿ ಹಿಂಡಿದರೋ . .. ಅಂತೂ ಈ ಭಟ್ಟಿನಿಯ ತಳ್ಳಿ 
ಬಿಟ್ಟುಬಿಟ್ಟ (ಮೂರುದಾ. ೧೫೨). ಕಿವ್ಕಿ 4 ಹಿಂಡು, (ಆ ಪಿಂಡು)] 


ಚ| ಶಿವಿಹಿದಿ (ಕ್ರಿ). ೧. ಕಿವಿಯನ್ನು ಹಿಡಿ. ೨. (ಆಲಂ) ಒತ್ತಾಯ 


40 


ಉಕ್ಕಿದಾ ಕಿವಿವೇಟಿ ಕಣ್ಬೀಟಕ್ಕೆ ತಂದುದು | 45 


ಪಡಿಸು; ಅಧಿಕಾರದಿಂದ ಬಲಾಶೈರಿಸು : ಕಿವಿಹಿಡಿಯೆಂದರೆ ತಿದ್ದು 
ಅಥವಾ ಒತ್ತಾಯಪಡಿಸು (ಗೋಯಾತ್ರೆ. ೫೩). 
[ಕನಿ * ಹಿಡಿ, (೬ ಸಿಡಿ)) 

ಕಿವುಂಡ, ಕಿವುಡ (ನಾ). ಕಿವಿ ಕೇಳಿಸದವನು; ಕೆಪ್ಪ; ಬಧಿರೆ: ಕೂನ 
ದೇಹನಾಗದೆ ನಿಕಟಾಂಗನಾಗದೆ ಕಿವುಂಡನೆಯಾಗದೆ (ಪಂಪಾಶ. ೭೫). 
ಕಿವುಡ : *ಏಡಃ, ಬಧಿರಃ -ಈ ೨ ಕಿವ್ರಡಂ? (ಹಲಾಯು. ೧೦೦-೪೫೫); 
ಕಿವುಡಂ ಪಂಗು ಮೂಕಂ (ವಡ್ಡಾರಾ.೯-೨); ಕಿವುಡಂಗೇಕಾಂತವಂಹೇಟು 
ಹವುಂ(ಪಂಚತಂ. ೧೩೬-೯ ಟೀಕೆ); ಕಿವಿ ಬಲಿಯದಿರೆ ಕಿವುಡನಾಗಿಯೆಬರ್ಪ 
(ವಿಂಡರ. ೧೫-೩೬); ಕಿವುಡರಂ ಕರೆವಂದದಿಂದಾಂ ಕರೆಯಲು 
(ಬಸಪು. ೧೮-೧೮) ; ಕಿವುಡ ಯಜಮಾನಗೆ ಮೂಗ ಬಂಟ (ಗಾದೆ) ; 
ಕಿವುಡನಮುಂದೆ ಕಿನ್ನರಿ ಬಾರಿಸಿದ ಹಾಗೆ (ಗಾಜಿ). [ಕಿವುಂಡು * -೮,] 


ಕಿವುಂಡು 


$ಿವುಂಡು, ಕಿವುಡು (ನಾ). ೧. ಕಿವಿ ಕೇಳಿಸದಿರುವಿಕೆ; ಬಧಿರತೆ: 
ಪಸಿವ ಸಂಕಟಿದಿಂ ಕಿವುಂಡು ಕಣ್ಣ್ಗಳ್ತಲೆಗಳೊತ್ತಿ (ಸಂಸಪ. ೨೧-೪). 
"ಕಿವುಂಡುಗೇಳ್‌? ಸರಾ. ಕಿವುಡು: ೧. ಕಿವುಡು, ಕೆಂಚು, ಗುಜ್ಜು | 
(ಶಮದ. ೨೧೧ ಪ್ರಯೋ). ೨. ಕಿವುಡ; ಬಧಿರ: ಅವನೊಂದು ಕಿವುಡು 
(ರೂಢಿ). "ಕಿವುಡುಕಿನ್ನರಿ? ಪರಾ. 

ಕಿವುಡಾಗು - ಕಿವಿ ಕೇಳದಂತಾಗು, --ಗಡಚಿಕ್ಕು; ದಿಗು 
ಮಂಡಲಂ ಕಿವುಡಾಗೆ ಬಹುವಾದ್ಮ ಧ್ವನಿಗಳಿಂದ (ಬಸಪು. ೫-೧೪) ; 
ಚಾಪ ಟಿಂಕಾರಂ ಜಗತ್ತ $ಯಡೊಳೆಲ್ಲಿಯುಂ ವ್ಯಾಸಿಸಲ್‌: ಕಿವುಡಾದು 
ವಸ್ಟದಿಗ್ಹಂತಿಗಳ್‌ (ಜೈಮಿಭಾ. ೨೧-೧೩). 
[ದೇ. ॥ ತಮಿ. ಮಲ. ಚೆನಿಡು ; ಕೋಲಾ. ಕೆವ್ರ; ತೊದ. ಕ್ಕುಡ್‌; 

ತೆಲು. ಚೆವುಡು] 

ಕಿವುಂಡುಗೇಳ್‌ ಕಿವುಆಕ್ಕೀಳ್‌' ನೋ. 

ಕಿವುಂಡುವಡಿಸು, ಕಿವುಡುವಡಿಸು (ಕ್ರಿ). ಕಿವುಡಾಗುವಂತೆ 
ಮಾಡು ; ಕಿವುಡುಗೊಳಿಸು : ಬಲ್ಲುಲಿಯ ಸಡಗರಮೆಲ್ಲಾ ದೆಸೆಗಳಂ 
ಕಿವುಂಡುವಡಿಸೆ (ಕಬ್ಬಿಕಾ. ೨೫೧). ಕಿವುಡುವಡಿಸು : ಪರುಷತರ ಶರಭ 
ಕೇಸರಿನಿಲಾನದಿಂ ಕಿವುಡುವಡಿಸುತ್ತಂ ಜಿಸೆಗಳಂ (ಚಂದ್ರಪು. ೫-೪೬); 
ಫಣಾಮಂಡಳಮಂ ಪಸರಿಸಿ ಮಸಗಿ ಮೊರೆದು ದೆಸೆಗಳಂ ಕಿಪುಡುವಡಿ 
ಸುತ್ತುಂ (ವರ್ಧಪು. ೧೪-೬೮ ವ). [ಕಿವುಂಡುವಡು + -ಇಸ್ಕು] 

ಕಿವುಂಡುವಡು, ಕಿವುಡುವಡು (ಕ್ರಿ). - ಕಿವುಡುಗೊಳ್‌. "ಕಿವುಂಡು 
ವಡಿಸು? ಪರಾ. ಕಿವುಡುವಡು: ಬೀಸುವ ಜಂರುತಾ ಮಾರುತ 
ರುತಿಯಿಂ ಭುವನಮದೋರಂತಿರೆ ಕಿವುಡುವಟ್ಟುವಾ ಸರಿನಟಕಿಯೊಳ್‌ 
(ಕುಸುಮಾ. ೬-೨೯). [ಕಿವುಂಡು + ಪಡ್ಡು] 

ಕಿವುಚು "ಕೆಮುಟ್ಟು? ನೋ. 

ಕಿವುಚುಕೊಟ್ಟಿ (ನಾ). ಒಂದು ಬಗೆಯ ರೊಟ್ಟಿ: ತನಿವಾಲಿನೊಳಗೆ 
ಭಾವನೆಗೆಯ್ದು ಸೊಜ್ಜಿಗೆಯನಿನಿಸು ಕೆನೆವೆರಸಿ ಬೆಣ್ಣೆಯನಿಕ್ಕಿ ಮತ್ತೆ 
ಕಿವುಚನು ಗೆಯ್ದು ಹಂಚಿನೊಳು ನಸು ತುಪ್ಪವೆಆಕಿದು ಬೇಯಿಸಲದುವೆ 
ಕಿವುಚುಕೊಟ್ಟಿ (ಸೂಪಶಾ. ೧-೧೮). 

[ಕಿವುಚು (« ಕಿಮುಲ್ಟು) * ಕೊಟ್ಟ] 

ಕಿವುಡ "ಕಿವುಂಡ' ನೋ. 

ಕಿವುಡಿ (ನಾ). ಕಿವಿ ಕೇಳಿಸದವಳು ; ಬಧಿರೆ: ಒಳಗಣ ಕಿವುಡಿಯರ್‌ 
ಏಿಡಿದುಕೊಂಡವಳಂ ಪೆಜಗಣ್ಣೆ ನೂಂಕಿದರ್‌ (ಧರ್ಮಾಮೃ. ೨-೫೨) ; 
ನಿನ್ನ ತಂಗೆವಿರ್‌ ಕುಂಟಯುಂ ಕುರುಡಿಯುಂ ಕಿವುಡಿಯುಂ ಕುಬ್ಬೆಯುಂ 
(ಶಾಂತೀಶ್ವ. ೮-೧೩೧ ವ). 

[ಕಿವುಡು (ಆ ಕಿವುಂಡು) + -ಇ. / ತಮಿ. ಚೆವಿಡಿ) 

ಕಿವುಡಿಕೆ (ನಾ). - ಕಿವುಡುತನ: ಹೇಳಿದನು ಬಳಿಕವಗೆ ತಾ ತಂದೂಳಿಗದ 
ಪೂರ್ವಾಪರವನದ ಕೇಳಿದನು ಕಿವುಡಿಕೆಯ ಕೊಸರಿನ ಕೊನರ್ನ 
ಕೋಪದಲಿ (ತೊರರಾ, ೩-೭-೩೦). [ಕಿವುಡು (ಆ ಕಿವುಂಡು) * -ಇಕೆ] 

ಕಿವುಡು "ಕಿವುಂಡು' ನೋ. 

ಕಿವುಡುಕಿನ್ನರಿ (ನಾ). ೧. ಕಿವುಡನ ಮುಂದೆ ನುಡಿಸಿದ ಕಿನ್ನರಿ. 
೨. (ಆಲಂ) ವ್ಯರ್ಥ ಶ್ರಮ: ಸತ್ತ್ವಮತಿ ಆ ಪೂಜ್ಯನೆನ್ನನಿರ್ಯಾತನಕೆ 
ಪೇಳ್ದೆಲ್ಲಮುಂ ನೀತಿಯುಂ ಕಿವುಡುಕಿನ್ನರಿಯಾಯ್ತು . . . ರಾವಣಗೆ 
(ಶ್ರೀರಾಮಾ, ೫೧೬-೪೨೮). [ಕಿವುಡು (ಆ ಕಿವುಂಡು) + ಕಿನ್ನರಿ] 

ಕಿವುಡುಕೇಳ್‌ "ಕಿವುಟರ್ದೀಳ್‌' ನೋ. 


ಕಿವುಡುಗ (ನಾ). ಕಿವುಡ; ಬಧಿರೆ: ಸುಲಲಿತಸ್ವರದ ಸಂಗೀತಕ್ಕೆ 


ಮಣಿದಲೆಯನೊಲೆವ ಫಣಿರಾಜನಂದದಿ ಕಿವುಡುಗರ ತಲೆಯಲುಗುವುದೆ |45| 


(ಸಮ್ಮಳೌ. ೬-೫೯). [ಕಿವುಡು (ಆ ಕಿವುಂಡು) + -ಗ್ಯ] 


೧೮೨೭ 


ಶಾ 


5 


20 


30 


40 


ಕಿವುಟ್ಕೀಳ್‌ 


ಕಿವುಡುಗಾಯಿ (ನಾ). ನೀರು ಇಮರಿದ ತೆಂಗಿನಕಾಯಿ ; ಅಲುಗಾಡಿ 
ಸಿದರೆ ಸದ್ದುಮಾಡದ ಕಾಯಿ : ಕಿವುಡುಗಾಯನ್ನು ದೇವರಿಗೆ ಒಡೆಯು 
ವುದಿಲ್ಲ (ರೂಢಿ). [ಕಿವುಡು (೬ ಕಿವುಂಡು) * ಕಾಯ್ಕಿ (ಆ ಕಾಯ್ಯ್ಮ್‌)] 
ಕಿವುಡುಗಿನಿ (ನಾ). ಕೇಳದ ಕನಿ; ಕಿವುಡಾದ ಕಿವಿ: ಉರುಳುರುಳು 
ಹಗಲಿರುಳು ಎಲೆ ಧರಣಿ, ನಿಸ್ಕರುಣಿ * ೬ ೬ ಕಿವ್ರೆಡುಗಿನಿಯನು ಬಿಚ್ಚಿ 
ಎಲ್ಲರಿದೆಗಳ ಚುಚ್ಚಿ (ಪಾಂಚಜ, ೨೬). [ಕಿವುಡು (ಆ ಕಿವುಂಡು) + ಕಿವ್ಕಿ) 
ಕಿವುಡುಗೇಳು "ಕಿವುಲಕ್ಶೀಳ್‌ ನೋ. ` 
ಶಿವುಡುಗೊಳ್‌ (ಕ್ರಿ). ಕಿವಿ ಕೇಳದಾಗು ; ಕಿವುಡಾಗು : ದೆಸೆ ಕಿವುಡು 
ಗೊಳೆ ಮೊಳಗೆ ವಾದ್ಶ ಪ್ರಸರವು (ಸಾಳ್ವಭಾ. ೩-೨೮). 
[ಕಿವುಡು (ಆ ಕಿವುಂಡು) 4+ ಕೊಳ್‌] 
ಕಿವುಡುಗೊಳಿಸು (ಕ್ರಿ). ಕಿವುಡಾಗುವಂತೆ ಮಾಡು; ಕಿವುಡಾಗಿಸು : 
ಕಿವಿ ಕಿಪುಡುಗೊಳಿಸುತಿಹ ಆ ರಾವಗಳನೆಲ್ಲ ನಿನ್ನ ಮೆಲ್ಲುಸಿರಿಂದ ಮುಳುಗಿ 
ಸಿಡುವೆ (ದ್ರಾಕ್ಷಿದಾ. ೧೦-೧೩). [ಕಿವುಡುಗೊಳ್‌ + -ಇಸ್ಕು) 
ಕಿವುಡುತನ (ನಾ). ಕಿವಿ ಕೇಳಿಸದಿರುವಿಕೆ ; ಬಧಿರತೆ. 
[ಕಿವುಡು (ಆ ಕಿವುಂಡು) + -ತನ] 
ಕಿವುಡುವಡಿಸು "ಕಿವುಂಡುವಡಿಸು' ನೋ. 
ಕಿವುಡುವಡು "ಕಿವುಂಡುವಡು' ನೋ. 
ಕಿವುಡುನೀಟ್‌ (ಕ್ರಿ). - ಕಿವುಡುಗೊಳ್‌ : ಕಿವುಡುನೀಆಸ್ವಿನಂ ದಿಕ್ಕರಿ 
ಗಳ್‌ ಪಜಕೆ ಮೊಳಗಿದವು (ಪಂರಾಮಾ. ೭-೮೨) ; ತೂರ್ಯಾಶ್ವರ್ಯನಾ 
ದೋತ್ಕಟಿದೆ ಕಿವುಡುವೀಟಲ್‌ ದಿಶಾಚಕ್ರವಾಳಂ (ಕುಸುಮಾ. ೧೫-೮೪). 
[ಕಿವುಡು (ಆ ಕಿವುಂಡು) * ಬೀರ್‌] 
ಕಿವುಡುವೋಗು (ಕ್ರಿ). ಕಿವುಡುಗೊಳ್‌ : ಕೆಲರ್‌ ಕಣ್‌ ಕಾಣದಾದರ್‌ 
ಕೆಲರ್‌ ಕಿವುಡುವೋದರ್‌ (ಶ್ರೀರಾಮಾ. ೭೯೨-೩೦೮). 
[ಕಿವುಡು (ಆ ಕಿವುಂಡು) * ಫೋಗ್ಗು] 
ಕಿವುಡೆಬ್ಬಿಸು (ಕ್ರಿ).  ಕೆವುಡುಗೊಳಿಸು: ಕೈಗೆ ಸಿಕ್ಕಿದ ತಟ್ಟಿಗಳನ್ನೂ 
ಪಾತ್ರೆಗಳನ್ನೂ, ಇನ್ನೂ ಇತರೆ ಉಪಕರಣಗಳನ್ನೂ ಕಿವುಡೆಬ್ಬಿಸುವಂತೆ 
ಬಡಿಯುತ್ತಲೂ . .. ಘೋರವಾಗಿ ಅರಚುತ್ತಲೂ (ಜ್ಯೋತಿರ್ವಿ. ೨೩೯). 
[ಕಿವುಡು (೮ ಕಿವುಂಡು) + ಎಬ್ಬಿಸು (೮ ಎ್ಪಿಸು)] 
ಕಿವುಡೆಸೆ (ಕ್ರಿ). ಇ ಕಿವುಡುಗೊಳ್‌ : ಧಂಧಣಂ ಧಳಧಳಧಳಂ ಧಳಧ್ವನಿಗೆ 
ಫಣಿಪ ದಿಕ್ಕರಿಗಳ ಶಿರಂ ಧಿಮ್ಮೆನುತ್ತೆ ತಿವುಡೆಸೆಯಲು (ಚಿಬಪು. ೪೭-೩೧). 
[ಕಿವುಡು (ಆ ಕಿವುಂಡು) + ಎಸೆ|] 
ಕಿವುಡೇಳು (ಕ್ರಿ). ಎ ಕಿವುಡುಗೊಳ್‌ : ಕೋಡನವ ಕೇಳಿ ಕೇಳಿ ನಮ್ಮ 
ಕಿವಿ ಕಿವುಡೆದ್ದು ಹೋಗಿದೆ (ಚಂದ್ರಸ. ೧೫). 
[ಕಿವುಡು (ಆ ಕಿವುಂಡು] 4 ಏಳ್ಳ್ಕು (ಆ ಏಲ್‌] 
ಕಿವುಡೋದು (ನಾ). (ಕಿವುಡನಂತೆ) ಸದ್ದನ್ನು ಗಮನಿಸದೆ ಸಾಗುವ 
ಓದು: “ಕುರುಡೋದು ” ಎಂಬ ನಾಣ್ಮುಡಿಯಿದೆ. ಅದರೆ ಕಿವುಡೋದು 
ಎಂಬ ಮಾತು ರೂಢಿಯಾಗುವುದಗತ್ಕ (ಸಾಹಿಸಂ. ೬೩). 
[ಕಿವುಡು (ಆ ಕಿವುಂಡು) + ಓದ್ದು] 
ಕಿವುಲ್‌ (ನಾ). ಕಿವುಡು ಎಂಬುದಕ್ಕೆ ಸಮಾಸದಲ್ಲಿ ಬರುವ ಆದೇಶ 
ರೂಪ. "ಕವುಟಕ್ಕೀಳ್‌? ಪರಾ. [ಆ ಕಿವುಡು) 
ಕಿವುಟಕೆ (ಅ). ಕಿವುಚುವಂತೆ : ಸಂಸಪ್ತಕ ಬಲಮನೆಲ್ಲಮನಳಜಕೆ ಪೆಳಜಕೆ 
ಕಿವುಟ್‌ದುಆಿದು (ಪಂಪಭಾ. ೧೧-೧೦ ವ). [ಆ ಕಿಮುಲ್‌) 
ಕಿವುಬಕ್ತೀಳ್‌, ಕಿವುಂಡುಗೇಳ್‌, ಕಿವುಡುಕೇಳ್‌, ಕಿವುಡುಗೇಳ್ಕು 
ಕೆವುಟಕ್ಲೀಳ್‌ (ಕ್ರಿ). ಕೇಳಿದರೂ ಕೇಳಿಸದಂತಿರು; ಗಮನಿಸದಿರು; 
ಮಾತನ್ನು ಅಲಕ್ಷಿಸು: ಕಡುಕೆಯ್ದ ದಿವ್ಮದ ನುಡಿಗೆ ಕಿವುಲಸ್ಕೇಳ್ಸು 
| ಕುಡಿದು ನೀರಂ ಭೀಮಂ... ಕೆಡೆದಂ (ಪಂಸಭಾ- ೮-೪೨). 


EAN 


ಕಿವುಟಕ್ಲೇಳ್‌ 


ಕಿವುಂಡುಗೇಳ್‌ : ನೆಜ್‌ಗಿವುಡರಂತೆ ಕಿವುಂಡುಗೇಳ್ದುಂ (ಪಂಚತಂ. 
೧೯-೨). ಕಿವುಡುಕೇಳ್‌ : ಕಿವುಡು ಕೇಳ್ಮವನೊಡನೆ ಮಗನ 
ಹಿಂದೆಯೆನಡೆದ (ಹೆಬ್ಬೆರ. ೨೨-೧೨೪). ಕಿವುಡುಗೇಳು : ಕಿಜುನಗೆನೆರಸಿ 
ಕರ್ಣಾದಿಗಳ ವದನವ ತಿರುಗಿ ನೋಡುತ ಹರಿಯ ನುಡಿಗಳಕಿವುಡು 
ಗೇಳುತ್ತ (ಕುವ್ಯಾಉ. ೯-೧೫). ಕಿವುಬಕ್ಕೀಳ್‌ : ಕಿವುಡು ಕೇಳ್ವನೆಂಬಲ್ಲಿ 
ಕಿವುಟಕ್ಲೀಳ್ವಂ (ಶಮದ. ೧೯ ಪ್ರಯೋ).  [ಕಿವುಖ್‌ + ಕೇಳ್‌] 

ಕಿವುಲ್ಸೇಳ್‌ "ಕಿವುಟಕ್ಟೀಳ್‌' ನೋ. 

ಕಿವುಲ್ಲು "ಕಿಮುಬ್ಬು ” ನೋ. 

ಕಿಶೆ ಕಿಸೆ' ನೋ. 

ಕಿಶೋರ (ಗು). ೧. ಚಿಕ್ಕ ಪ್ರಾಯದ ; ಎಳೆ ಹರೆಯದ ; ಶೈಶವದ; 
ಮರಿಯಾದ : ತಮ್ಮೊಡನೆ ನಲಿದಾಡುವ ಕಿಶೋರಕೇಸರಿಗಳಂ ಪಿಡಿದು 
ತೆಗೆವ ಕಳಭಂಗಳುಮಂ (ಪಂಪಭಾ. ೧-೧೧೫ ವ). (ನಾ). ೨. (ಸಿಂಹ, 
ಹುಲಿ, ಜಿಂಕೆ ಮೊದಲಾದ ಮೃಗಗಳ) ಮರಿ; ಪೋತಕ : ಪಂಜರಗತ 
ಕುಂಜರಾರಾತಿ ಕಿಶೋರಕೇಸರಿಗಳನೆ ತರಿಸಿ ನೊ ೀಡುತ್ತಿರಲುಂ 
(ಆದಿಪು. 6-೩೨). ೩. ಕುದುರೆ ಮರಿ: *ಮಅಕಿಗುದುರೆ ಪೋತಂ ಕಿಶೋರ 
ಮೆನಿಸಿಕ್ಕುಗ (ಮಂಗರಾ. ೮೧-೧೨). ೪, ಹದಿನೈದು ವರ್ಷದೊಳಗಿನ 
ಪ್ರಾಯದ ಹುಡುಗ: ಬಂದಳ್‌ ಮುದುಕಿಯೋರ್ನಳಾ ತಾಣಕ್ಕೆ 
ಕಿಶೋರ ಭರೆತನನಾಂತು ಕೌಂಕುಳಲಿ (ಶ್ರೀರಾಮಾ. ೨೦-೫೪೦) [ಸೆಂ.] 

ಕಿಶೋರಕ (ನಾ). ೧. ಜ ಕಿಶೋರ ೨; ಪಂಜರಸ್ಥಿತ ಮದಕೇಸರಿ 
ಕಿಶೋರಕದಂತೆ ಗೆಯ್ದಖಿಳವಿದ್ಕಾಭ್ಮಾಸಂಗೆಯ್ಸುತ್ತಮಿರೆ (ಕಾದಂಪೂ. 
೪೩೩). ೨. ಎ ಕಿಶೋರ ೩: *ಪೋತಃ, ಕಿಶೋರಕಃ- ಈ ೨ 
ಮಜಕಿಗುದುರೆ ೫ (ಹಲಾಯು. ೭೨-೨೮೬) ; ಸೇರಿದುವು ದಂತ ಪಂಜು 

ಎ. ಆದ ಸಂದಂಶಂಗಳ್‌ ಕ್ಸೀರರುಚಿಯಾದೊಡದನವಧರಿಸುಗೆ 

ಕಿಶೋರಕಂಗೆ ಸಸ್ತಮಮಾಸಂ (ಅಶ್ವಶಾ. ೩೬-೮). [ಸಂ.] 

ಕಿಶೋರಶಶಿ (ನಾ). ಎಳೆಯ ಚಂದ್ರ ; ಬಾಲಚಂದ್ರ: ಕ್ಸೀರಸಾಗರದಿಂ 
ಕಿಶೋರಶಶಿ ಬರುವಂತೆ ( ಶ್ರೀರಾಮಾ. ೧೬-೪೧೪). [ಕಿಶೋರ * ಶಶಿ) 

ಕಿಶೋರಾವಸ್ಥೆ (ನಾ). ಎಳೆತನ; ಬಾಲ್ಯ: ಶೈಶವ ಆಥವಾ ಕಿಶೋರಾ 
ವಸ್ಮೆಯಲ್ಲಿರುವವರ ಸ್ಥಿತಿಯ ದುರುಪಯೋಗವು ನಡೆಯದಂತೆ... 
ಅವರಿಗೆ ಸಂರೆಕ್ಷಣೆಯು ದೊರೆಯುವುದು (ಭಾಧಾನ. 2%, ೨೩). 

[ಕಿಶೋರ + ಅವಸ್ಥೆ] 

ಕಿಶೋರಿ (ನಾ). ೧. ಎಳೆಯ ವಯಸ್ಸಿನವಳು ; ಕುಮಾರಿ : ಬಾಲಿಕೆ 
ಕಿಶೋರಿಯಾಗಿ ಮುಂದೆ ತರುಣಿಯೂ ಆದಳು (ಅಲ್ಪವಿ. ೭೪); 
ಸರೆಸಿಯು ಇನ್ನೂ ಕಿಶೋರಿ (ತುಂಬಿಕೊ. ೩೭). ೨. ಯಾವುದಾದರೂ 

ಪ್ರಾಣಿಯ ಹೆಣ್ಣು ಮರಿ. (ಸಂ. ಕಿಶೋರೀ) 

ಕಿಷ್ಕಿಂದ, ಕಿಕ್ಕಿಂದ, ಕಿಕ್ಕಿಂದೆ (ನಾ). ೧. ಒಂದು ಪ್ರದೇಶದ ಹೆಸರು; 
ಕಿಹ್ಕಿಂಧ. ೨. (ಆಲಂ) ಒತ್ತಾದದ್ದು ; ಇಕ್ಕಟ್ಟು; ಕಿಕ್ಕಿರಿದು : 
ತೆರಳಿತು ದಂಡು ನಿಸ್ಸಾಳ ಸೂಳ್ಳೆ ಸಲಂಬರಭೂಮಿ ಕಿ ಸ್ತಿ ೦ದವಾಗಿ 
(ಭರಚ. ೪೬-೨). ಕಕ್ಕಿಂದ: ೩. ಗುಂಪು; ಸಂದಣಿ; ಸಮೂಹ: 
*ಕಿಕ್ಕಿಂದಂ . . . ಸ್ತೋಮಾಭಿಧಾನಮಕ್ಕುಂ? (ಕ ಎಕಾ. ೧೦೬); 
*ಕಿಕ್ಸಿಂದಮೆನೆ ಸಮೂಹಂ* (ಕಶರ ೨೪); ನೋಡಲೈ ಭೀಮರೂಪಾ 
ಕಾರಮಾಗಿ ಗಿರಿತರುಗುಲ್ಮ ಕಿಕ್ಕಿಂದದಿಂ ರಾಜಿಸಿ (ಲಕ್ಷ್ಮಭಾ. ೨-೫). 
ಕಿಕ್ಕಿಂದೆ: ೧. *ಕಿಹ್ಕಿಂಧ- ಕಿಕ್ಕಿಂದೆ* (ತದ್ಭಕೋ. ೭). 

[< ಸೆಂ. ಕಿಷ್ಟಿಂಧ] 

ಕಿಸ್ಕಿಂಧ (ನಾ). ೧. ಒಂದು ಊರಿನ ಹೆಸರು. ೨. ವಾಲಿ, ಸುಗ್ರೀವರ 
ರಾಜಧಾನಿ. ೩. ಒಂದು ಆನೆಯ ಹೆಸರು : ದಿಕ್ಕರಿಯನಧಃಕರಿಸುವ 
ತಕ್ಳಿನ ಕಿಷ್ಕಿಂಧಮೆಂಬ ನಿಜನಾರಣಮಂ (ಪ ಂರಾಮಾ, ೧೪-೯೫). 


೧೮೨೮ 


0 


3 


5 


30 


43 


ಕಿಸರಿ 


೪. (ಆಲಂ) ಒತ್ತಾದದ್ದು ; ಇಕ್ಕಟ್ಟು: ಗಗನಚುಂಬಿಗಳಾದ ವೃಕ್ಷ 
ಗಳು ಕಿಷ್ಕಿಂಧವಾಗಿ ಬೆಳೆದಿದ್ದವೆಂತಲೂ (ಮುಂಬಯಿ. ೫-೧); ಇನ್ನೊಬ್ಬ 
ತನ್ನ ಮುನ್ಬಿನ ತಾಯಿಗೆ ಸ್ಥಳ ಮಾಡಿಕೊಟ್ಟು ತಾನು ಕಿಷ್ಕಿಂಧದಲ್ಲಿ 
ನಿಂತಿದ್ದ (ರಾಮಾನೆ. ೧೧೧). [ಸಂ.] 

ಕಿಷ್ಕಿಂಧೆ (ನಾ). ೨ ಕಿಹ್ಕಿಂಧ: ಮನೆ ಅಸ್ಟು: ಕಿಷ್ಕಿಂಧೆಯಾಗಿದ್ದರೂ 
ಸ್ವಚ್ಛವಾಗಿ ಓರಣವಾಗಿತ್ತು (ದೂರಸ. ೧೦೧). (ಸಂ. ಕಿಷ್ಕಿಂಧಾ] 

ಕಿಷ್ಠು (ಗು). ೧. ಕೀಳ; ನೀಚ; ದುಷ್ಟ. (ನಾ). ೨. ಮುಂದೋಳು: 
ಚತುರ ಕಳೆಯುಳ್ಳಾತ ಚತುರರೇಖನೊ ಸಾಧು ಚತುರ ಕಿಷ್ಠು[ನಾಠಾಂ. 
ಕಿಸ್ಕಿ]ಚತುಃಸಮಂ ಚತುರ್ದಂಪ್ಪ. . .ರಘುನಾಥ (ವೆಂಕರಾ. ೫-೧೧-೪೩). 
೩. ಇಪ್ಪತ್ನಾಲ್ಕು ಅಂಗುಲದ ಅಳತೆ: ಅಂಗುಳಿ “ಇಪ್ಪತ್ನಾಲ್ಯಾದ 
ಕೊಂದು ಕಿಷ್ಠುವೆನಿಸುಪುದು* (ವಿವೇಕ. ೩೦೦). ೪. [ಜೈನ] ಎರಡು 
ಮೊಳಗಳ ಅಳತೆ : "ಎರಡು ಮೊಳಗಳಿಂದೆ ಕಿಷ್ಕು, ಎರಡು ಕಿಷ್ಕುಗಳಿಂದ 
ದಂಡ” (ಜೈನಪ. ೩೦೮). ೫. ಒಂದು ಗೇಣು. [ಸಂ.] 

ಕಿಸ "ಕಸಿ? ನೋ. 

ಕಿಸಂಗಿ (ನಾ). ಒಂದು ಜಾತಿಯ ಸಸ್ಯ: ಶ್ರೀಮುದ್ರೆಗಿಡ, ತುತ್ತಿ, 
ಕಿಸಂಗಿ, ತುರುಬೀಗಿಡ, ಗಿಡುತಿಂಗಿ (ಮೈಡಗಿ. ೧-೬). [1] 

ಕಿಸಕದ (ನಾ). ತೆರೆದ ಬಾಗಿಲು: ಕಳ್ಳಂಗಡಿಯ ಕಿಸಕದದಿ ಕೊಂಚ 
ಮುನ್ನಂ ಮಬ್ಬಿನಲಿ ಮರಸಿ ಯಕ್ಷನೊಲೊಬ್ಬ ಚೆನ್ನಂ ಹೆಗಲಲ್ಲಿ 
ಕೊಡವೆತ್ತಿ ಬಂದನ" (ಗಿಳಿವಿಂ. ೧೨೧--೩೧). [4 ಕಿಸ್ಕಿ + ಕದ) 

ಕಿಸಕಾಯ್‌ (ನಾ). ಕಸುರುಗಾಯಿ; ಹೀಚು (?) : ಮೊದಲಚ್ಚಿಗವನ 
ದೇವೊಳ್ಳುದೊಗದು ಕಿಸಕಾಯನೊಳಗು ಪೊಜಗಾಗಿ ಮಗುಳ್ಳಿದ ತೆರದಿ 
ನಿರ್ದುದು ಸ್ಪರ್ಶದ ಯೋನಿಗಳೊಳಗೆ ನೆಲಸುವುವು ಜೀವಂಗಳು 
(ಶ್ರಾವಕಾ. ೨೦-೩). [ಆ ಕೆಸುಗಾಯ್‌ 9] 

ಕಿಸಕ್ಕನೆ (ಅ). ಒಮ್ಮಿಂದೊಮ್ಮೆಗೆ; ಅನಿರೀಕ್ಷಿತವಾಗಿ : ಆಕೆ ಇದ್ದಕ್ಕಿ 
ದಂತೆ ಕಿಸಕ್ಕನೆ ನಕ್ಕಳು (ರೂಢಿ) ; ಹಿರಿಯರು ಮಾತನಾಡುತ್ತಿರುವಾಗ 
ಕಿಸಕ್ಕನೆ ಏನಾದರೂ ಅಂದುಬಿಡಬೇಡ (ರೂಢಿ). [ಕಿಸಕ್‌ + -ಅನೆ,] 

ಕಿಸಗಾಲು "ಕಸಿಗಾಲು? ನೋ. 

ಕಿಸಣಿ (ನಾ). ಒಂದು ಬಗೆಯ ಕಬ್ಬಿಣದ ಆಯುಧ ; ತೋಪಡ; 
ಉಜ್ಜುಗೊರಡು; ಹತ್ತರಿ: ಕಬ್ಬಿಣದ ತರತರದ ಜೀನಸಗಳು... 
೧೩ ಉಳಿಗಳು. ೧೪ ಕಿಸಣಿಗಳು. ೧೫ ಗುದ್ದಲಿಗಳು (ಮುಂಬವ್ಯಾ ೧೦೧). 

[4 ಮರಾ. ಕಿಸಣೀ] 
ಕಿಸಮು (ನಾ). ಬಗೆ; ಪ್ರಕಾರ; ಬೇಧ. "ಕಿಸಮುವಾರು' ಪರಾ. 
(— ಅರ. ಕಿಸ್‌] 

ಕಿಸಮುವಾರು (ಗು). ಪ್ರಕಾರಗಳನ್ನು ಅನುಸರಿಸಿ ಮಾಡಿದ, 
ಹೊಂದಿಸಿದ : ಸಸ್ಯಗಳ ಹೆಸರುಗಳನ್ನು ಕಿಸಮುವಾರು ಕೋಶದಲ್ಲಿ 
ನಮೂದಿಸಲಾಗಿದೆ (ರೂಢಿ). "ಕೋಮುವಾರು? ಪರಾ. 

[4--ಅರ. ಕಿಸ್ಮ್‌ವಾರ್‌] 

ಕಸೆಯ (ನಾ). (?): ಸಕ್ಕರೆಯ ರಾಸಿಗೆ ಕಿಸಯ[ಪಾಠಾಂ. ಕೇಸಿಯ] 
ಕೆಲನುಂಟೀ? ನಿಶ್ಚಯದ ಲಿಂಗಾಂಗಿಗೆ ಉಭಯದ ತಟ್ಟುಮುಟ್ಟಿಂಬೀ 
ಗುಟ್ಟಿನ ಕುಲವಿಲ್ಲ (ಮದೇಮ್ಮ. ೨೭೬೬-೨೭). [7] 

ಕಿಸರ್ಕು "ಕಿಸುರ್ಕ್‌' ನೋ. 

ಸರು  ಕಿಸುರ್ಕ್‌? ನೋ. 

ಕಿಸರೆ (ನಾ). ಕೆಂಪು; ಕೆಂಬಣ್ಣ (?) : ಕದಸಿನೊಳುಣ್ಮೆ ಬೆಮರು 
ಕಣ್ಮಲರ್ಗಳೊಳುದಯಿಸೆ ಕಿಸರೆ ಕೇತು ಲಲಾಟದೊಳೊದವೆ ತನೂರು 
ಹಮುಣ್ಮಿ ಭಯಂಕರತಳಮಾಗೆ ಭ್ರುಕುಟ (ಕುಮುರಾ. ೧೭-೧೭). 

[ಆ ಕಿಸುರ್ಕ್‌?) 


ಕಿಸಲಯ 


ಕಿಸಲಯ (ನಾ). ಚಿಗುರು; ಪಲ್ಲವ: *ಪೊಸದಳಿಕೆನೆ ಪಬ್ಲವಮೆನೆ 
ಕಿಸಲಯಮೆನೆ. .. ಸದೃಶಾರ್ಥಂ” (ವಸ್ತುಕೋ. ೩೧-೯) ; ಕುಸುಮಂ 
ಸ್ಮಿತಮಳಿನಯನಂ ಕಿಸಲಯಮಧುರಂ (ಕವಿರಾ. ೩-೧೪). ತಮ್ಮ 
ತನುಲತೆಗಳಂ ಕಿಸಲಯಾಭರಣಂಗಳಿನಲಂಕರಿಪಲಂಪನಾಂತು 
(ಚಂದ್ರಪು. ೭-೧೧೩ ವ). [ಸಂ.] 

ಕಿಸಲಾಟಿ (ನಾ). ಕಿಸಿದು ಬೀಳುವಿಕೆ: ಸಾರಂಗನಾಟ ನವುಲಾಟ 
ಡೊಂಬರೆ ಚೆನ್ನಿ ಲಾಗ ತಪ್ಪಿದರೆ ಕಿಸಲಾಟೋ (ಕಜಾಗೀ. ೬೩). 

[ಆ $A, + ಆಟ) 

ಕಿಸವಾಯ್‌ «ಕಿಸಿವಾಯ್‌ ' ನೋ. 

ಕಿಸವಾಯ "ಕಿಸಿವಾಯ' ನೋ. 

ಕಿಸಾಕೊಳ್ಳಿ (ನಾ). ಅಸಹ್ಯಕರವಾದದ್ದು; ಜುಗುಪ್ಸೆ ತರುವಂಥದ್ದು 
(?) : ಅದೇ ಈಗೊಂದು ದೊಡ್ಡ ಕಿಸಾಕೊಳ್ಳಿ ಆಗ್‌ಕೊಂಡು ಕೂತದಂತೆ 
(ಕಾನೂರು. ೫೭೫); ಏನಾದರೂ ಒಂದಾದರೆ ಕಿಸಾಕೊಳ್ಳಿ ಆವಾಗ 
ಗೊತ್ತಾಗುತ್ತದೆ ಅಂತಕ್ಕಗೆ (ಮಲೆಮ. ೭೯೭). "ಕಿಸುಗುಳಿ' ಪರಾ. [?] 

ಕಿಸಾನ (ನಾ). ರೈತ; ಬೇಸಾಯಗಾರ ; ಕೃಷಿಕ: ಕಿಸಾನರು ತೆರಿಗೆ 
ಗೇಣಿಗಳನ್ನು ಕೊಡದಿಹುದನ್ನು ಕಂಡು ಆಡಳಿತಗಾರರೊ, ಜಮೀನ್ಹಾರರೂ 
ಸುಮ್ಮನಿರಲಿಲ್ಲ (ಕೂದಿನ. ೬೯). 

[+ ಹಿಂ. ಪಾರೆ. ಕಿಸಾನ್‌; ಮರಾ. ಕಿಸಾಣ. / ಪ್ರಾ. ಕಿಸಿವಣ್ಮಾ; 

ಸಂ. ಕೃಷಾಣ] 

ಕಿಸಾಮತಿ (ನಾ). ದೊಡ್ಡ ಕೆಲಸ; ಮಹತ್ಕಾರ್ಯ : ಏನ್ರೆಪ್ಪಾ, 
ನೀವು ಮಾಡಿದ್ದು ಕಿಸಾಮತಿ (ಮಿಂಚಹು. ೭). "ಕರಾಮತಿ' ಪರಾ. [2] 

ಕಿಸ್ಸಿ, ಕಿಸು (ಕ್ರಿ). ಅಗಲವಾಗಿಸು; ಹಿಗ್ಗಿಸು; ತೆರೆ: *ಕಿಸಿ- 
ವಿಕಸನೇ” (ಶಮಧಾ) ; ಕಸಿದ ಪಲ್ಗಳದರಳ್ಲ (ಪಾಕಾಂ. ಕುಸಿದ ಪಚ್ಚಳ 
ದರಳ್ಹ]ನಾಸಾಪುಟಿದ ನಲಿದುಪ್ಪರಿಸಿದಾನನದ (ತೊರರಾ. ೬-೪೯-೮); 
ಗಾಯವಡೆದಂಗಜನ ಬಾಣಕೆ ಬಾಯ ಕಿಸಿದಾಯಾಸಗೊಂಬುದೆ 
ಮಾಯೆ ಕೇಳೆಂದ (ಅಮೃ ತ. ೨-೭೮); ಎಂದು ಬಾಯಂ ಕಿಸಿದಳ್‌ 
(ರಾ ಮಾ ಶ್ವ. ೮೭-೨೮); ತಂಗೊಳ ತಳ ಬರಿದು ಬರದ ಗದ್ದೆಯಂತೆ 
ಕಿಸಿಯುತ್ತಿದೆ ಬಾಯ್ಬಿಟ್ಟಿದೆ ಮೋಡಕೆ (ಚಂಡೆಮ. ೫೪-೨೧). ಕಸು: 
ವಸುಧೆಯವರೆಲ್ಲರು ಬಾಯ ಕಿಸುವುತ್ತಿದ್ದರು (ಮನುಗುಂ. ೫೧). 

[?. 1 ತುಳು. ಕಿಸು, ಸಿಸಿ) 

ಶಿಸ್ಕಿ (ಕ್ರಿ). ೧. ಸಾಧ್ಯವಾಗು; ಕೈಲಾಗು; ಮಾಡುವುದಕ್ಕೆ 
ಸಮರ್ಥವಾಗು : ಅಸಲೆ ಸುಳ್ಳಿನೆ ಬಡ್ಡಿಯ ಪೆಸರ್ಗೊಳ್ಳದ ಪರಿ 
ಮನವೇ ಪುಸಿಯನೆ ತದ್ವಾಸನೆಯೇಂ ಕಿಸಿಯುವುದು (ಕೈಕವ. ೧-೬೫-೩); 
ಇದು ನನಗೆ ಕಿಸಿಯದ ಕೆಲಸ (ದಾಳಹೊ. ೫೦). ೨, ಸಾಧಿಸು: 
ಅವನೇನು ಮಹಾ ಕಿಸಿದದ್ದು (ರೂಢಿ). [?] 

ಕಿಸಿಕಿಲ್‌ "ಕಸಕಿಲ್‌? ನೋ. 

ಕಿಸಿಗಾಲು, ಕಿಸಗಾಲು, ಕಿಸುಗಾಲು (ನಾ). ಅಗಲವಾಗಿ ಹಿಗ್ಗಲಿಸಿದ 
ಕಾಲು: ಅನನು ಕಿಸಿಗಾಲು ಮಾಡಿ ನಡೆಯುತ್ತಾನೆ (ರೂಢಿ). 
ಕಿಸಗಾಲು: (೪). ಕಿಸುಗಾಲು: “ಪ್ರಜ್ಞುಃ, ಪ್ರಗತಣಾನುಕಃ-ಒಂದ 
ಕ್ಕೊಂದು ದೂರವಾಗಿ ಅಗಲವಾದ ಮೊಳಕಾಲುಳ್ಳವನ ಹೆಸರು, ಕಿಸು 
ಗಾಲವನು? (ಸಿದ್ಧಾಂತಿ. ೧೫೮). [ಕಿಸ್ಕಿ * ಕಾಲ್ಕು (ಆ ಕಾಲ್‌)] 

ಕಿಸಿಜಾಯಿ "ಕಿಸಿವಾಯ್‌' ನೋ. 

ಕಿಸಿನಾಯ್‌, ಕಿಸವಾಯ್ಕ್‌, ಕಸಿಬಾಯಿ, ಕಿಸುಬಾಯ್ಕಿ 
ಕಿಸುವಾಯ್ಕ್‌ (ನಾ). ಕಿಸಿದ ಬಾಯಿ; ತೆರೆದ ಬಾಯಿ ; ಹಲ್ಲು 
ಕಿರಿದಬಾಯಿ, "ಕಿಸಿವಾಯ? ಪರಾ. *ಸಿವಾಯ್‌ : ಹೇಳಿದ್ದೇ 
ಹೇಳೋ ಕಿಸನಾಯ ದಾಸಯ್ಯ (ಗಾದೆ). *ಿಸಿಜಾಯಿ; (೪). 


೧೮೯ 


ಕಿಸುಕುಳಿಗೆಂಟು 


ಕಿಸುಬಾಯಿ : ಕಿಸುಬಾಯಿಮಾಡಿಕೊಂಡು ನೋಡುತ್ತದೆ (ಸರಸ. ೪೮). 
ಕಿಸುವಾಯ್ಕ್‌. "ಕಿಸುವಾಯ್ಕ' ಪರಾ. [ಕಸಿ * ಬಾಯ್‌] 
ಕಿಸಿನಾಯ, ಕಿಸವಾಯೆ, ಕಿಸುವಾಯ್ಕ (ನಾ). (ಮೂರ್ಬತನದ 

ಸೂಚನೆಯಾಗಿ) ಕಿಸಿದ ಬಾಯಿಯುಳ್ಳವನು; ಹಲ್ಲುಕಿರಿದ 

5 ಬಾಯಿಯವನು; ದಡ್ಡ ; ಮೂರ: ಭಕ್ತಿಯನಆಯದ ಕಿಸಿ 
[ಪಾಠಾಂ. ಸು]ವಾಯರಿಗೇಕೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ 
ಎಂದೆ (ಶೂನ್ಯಸಂ. ೨೬೪-೧೦). ಕ$ಸವಾಯ: ಕಿಸವಾಯನ ಕಂಡರೆ 
ಬಿಡದೇ ಬೇಹಾರ (ಗಾಜಿ). 8ಸುವಾಯ,. ಮೇಲಿನ ಶೂನ್ಯಸಂ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಕಿಸಿವಾಯ್‌ + -ಆ್ಯ] 

ಕಸು "ಕಿಸಿ' ನೋ. 

ಕಿಸ್ಕು "ಕೇಸು? ನೋ. 

ಕಿಸ್ಕು (ನಾ). ೧. ಕೆಂಪು; ಕೆಂಪುಬಣ್ಣ; ಅರುಣತೆ : *ಕಿಸುವೆನೆ 
ಕೆಂಪುಂ ತಾಮ್ರಮುಂ? (ಚತುನಿ. ॥, ೪೧); *ಕೇಸಂ ಕಿಸು... 

15| ಕೆಂಕಮೆನ್ನಲಾರುಣ್ಮಂ* (ಕವಕಂ. ೧೦೩). ಶಿ. ಕೆಂಪುಬಣ್ಣದ 
ಲೋಹ; ತಾಮ್ರ: *ತಾಮ್ರಂ, ಶುಲ್ಪಂ, ಉದುಂಬರಂ- ಈ ೩ 
ಶಿಸು” (ಹಲಾಯು. ೨೮-೧೬); ದೇವನಾ ಪೀಠಮಾನ್‌ ಕಿಸುವಿನೆ ಕಟಿ 
ಬೆಳ್ಳಿಯಾ ಕೊಡೆಯಾನೇಖಾಸಿ(ಯೆ)- (ಇಆ. ೫, ೧೦೩-೭; 8ನೆಯ ಶತ); 
ಕಿಸುವೆರಸಿದ ಪೊನ್ನುಂ ಗಸಿವೆರಸಿದೆಣ್ಣೆಯುಂ (ಧರ್ಮಾಮೃ. ೧೪-೧೩೪) ; 
ಕಿಸುವುಂ ಸೀಸಮುಮಪ್ಪ ವಲೋಹ ಬೆರಸಿ ನಿಜ ನಿರ್ಮಳಿಕೆಯಂ ಕೆಡಿಸಿ 
ಮಳಿನಂ ಮಾಳ್ಬಂತೆ (ಪಸಾರ. ೬೨೧-೧೫). "ಕೆಸುಗಟ್ಟು' ಪರಾ. 
೩. ಕೆಂಪು ಭೂಮಿ; ಕೆಬ್ಬೆ; ಮಸಾರಿ: ಒಂದು ಮತ್ತರ್ಕಿಸುವುಂ 
ನಡೆವುದು (ಎಇ. ೩೪, ೩೩೨-೨೮; 1028); ತೋಂಟದ ಭೂಮಿಯೆಳ್ಪೆತ್ತಜ 
ಕೋಲಲು ಮತ್ತರು ೪೪ ಕಿಸುವಿನ ಭೂಮಿಮತ್ತರು ೬೪ (ಸೌಇಇ.x1-, 
೮೮-೯; 1055); ಹಿಟ್ಟನ ಹಳ್ಳಿ ಯಲು ಬಿಟ್ಟ ಕಿಸುವಿನ ಮತ್ತರೆರಡು 
(ಸೌಇಇ. 1೫-, ೧೯೮-೨೬೭; 1119). ೪. ಕೆಂಪುರತ್ಸ; ಪದ್ಮರಾಗೆ: 
ಚರಣಕಮಲಕೆ ಮಿಸುಪ ಕಿಸುಗಳ ಸುರಿದು ಭಯ ಭಕ್ತಿಯಲಿ 
(ಮದೇಪು. ೨-೬೯). ೫. (ಆಲಂ) ಸಿಟ್ಟು; ಕೋಪ. "ಕಿಸುದೋಜು' 
ಪರಾ. [?] 

ಕಿಸುಕಟ್ಟು "ಕಿಸುಗಟ್ಟು' ನೋ. 

ಕಿಸುಕೆಣ್ಣು "ಕಸುಗಣ್ಣು ನೋ. 

ಕಿಸುಕಾಡು "ಕಿಸುಗಾಡು' ನೋ. 

ಕಿಸುಕಾಯಿ (ನಾ). - ಕಿಸುಗಾಡು ೧: ಕರಿಯ ನೆಲಂ ಮತ್ತರ್‌ ೪೦ 
ಕಿಸುಕಾಯಿ ಮತ್ತರ್‌ ೧೩ (ಕಇಆ. ೪೮-೫-೩೪ ; 973). 

[ಆ ಕಿಸುಕೆಯ್‌?) 

ತಿಸುಕಾರಿ (ನಾ). ಒಂದು ಬಗೆಯ ಸಸ್ಯ: ಆಡಯಾಲ, ಕೇಪಲ, 
ಕಿಸುಕಾರೆ (ಮೈಣಗಿ. ೪೬೯೨೪). [?] 

ಕಿಸುಕು (ನಾ). ಕೊಳೆ; ಕೀಚು: ಕಿವಿಯೊಳಗಣ ಗುಗ್ಗೆ. . . ಹಲ್ಲಿ 
ನೊಳಗಣ ಕಿಸುಕು (ಬಾಹಟೀ. ೨-೩-೫೩ ವ). [?) 

40, ಕಿಸುಕುರಿ (ನಾ). ಒಂದು ಬಗೆಯ ಹುಲ್ಲು: ಕುಲಕೆ ಮರಗಜುಕೆ 
ಕವಲುಂ... ಕಿಜುಮಾಲೆ ನೂಲೆ ಕಿಸುಕುರಿ (ಪಾಠಾಂ. ಕೀಸುರಿ] ನೇಜಕೆದೀ 
ಚಿಕ್ಕಣಿಕೆ ಮಾನಿಸಿ ಕಸಕೆ ಕಲ್ವುಲ್‌' (ಸೂಕ್ತಿಸು. ೩-೨೯), (1) 

ಕಿಸುಕುಳೆ "ಕಿಸುಗುಳ' ನೋ. 

ಕಿಸುಕುಳೆಗಂಟು (ನಾ). ಕೊಳೆಗಂಟು (?) : ಹತ್ತಿರಕೆ ಬರಕೂಡ 
ದಂದದಿ ಕೆತ್ತ ಕಿಸುಕುಳಗಂಟಿಸೆವ ವಿಧಕಿತ್ತಲತ್ತಳಿರುವ ಮಹಾಸ್ಥಾವರ 
ಶರೀರಗಳು (ವಿವೇಭ. ೯-೫೧). [ಕಿಸುಕುಳ (ಆ ಕಿಸುಗುಳ) * ಗಂಟು] 


20 


25 


35 


45 


ಕಿಸುಕುಳತ್ತ ೧೮೩೦ ಕಿಸುಗಾಡು 


ಕಿಸುಕುಳಿತ್ತ (ನಾ). ಸಣ್ಣತನ; ಕೀಳುತನ ; ನೀಚತನ : ಸಸಿನೆ ಅವನ | | ಕಿಸುಗಣ್ಣು, (ನಾ). ಮುನಿಸು; ಕೋಪ; ಕ್ರೋಧ: * ಕಿಸುಗಣ್ಣು 


ಕೆಣಿಕಿ ನೋಡಿ ಕಿಸುಕುಳತ್ವ ತೋರುತಿಹುದು ಒಸೆದು ಅನರುತಿಳಿಯೆ ಸ್ವಸ್ಥ ಕಾಯ್ಬು ಸೆಣೆಸೆನೆ ಕೋಪಂ? (ಕಎಕಂ. ೧೮೭) ; “ಮುನಿಸು ಸೆಣಸೊರ 
ಶರಣರಪ್ಪರೇ (ಸಂಸಾರ. ೬೪-೪). (ಕಿಸುಕುಳ (ಆ ಕಿಸುಗುಳ) + -ತ್ವ] ಸೊರಸು ಕಾಯ್ದು ಕೋಪಂ ಮುಳಿಸು ಕಿನಿಸು ಕಿಸುಗಣ್ಣೆನೆ ಕನಲ್ಕೆ 
ಕಿಸುಕುಳಿ "ಕಿಸುಗುಳಿ' ನೋ. ಪೆಸರಕ್ಳು? (ಕಬ್ಬಿಕ್ಳೆ. ೪೨); ಕಿಸುಗಣ್ಣು ಕೈ ಗಣ್ಮಲು ( ಶೇಷರಾ. ೪೫-೩೭). 
ಕಿಸುಕುಳಿಗೆ "ಕಿಸುಗುಳಿಗ' ನೋ. 5 [ಆ ಕಿಸುಗಣ್ಣು,] 
ಕಿಸುಕೆಯ್‌ (ನಾ). ಕೆಂಪು ಮಣ್ಣಿನ ಹೊಲ; ಕೆ ಬ್ಬೆಹೊ ಲ; ಕಿಸುಗಣ್ಣ (ನಾ). ೧. ಕೆಂಪಾದ ಕಣ್ಣುಳ್ಳವನು : ಕಾಮನಿಭಂ ಕಿಸು 
ಮಸಾರಿ ಭೂಮಿ : ಹನ್ನಿರ್ಮತ್ತರ್‌ ಶಿಸುಕೆಯ್ಗಂ (ಸೌಇಇ. x1, ಗಣ್ಣಂ ಭೀಮಬಳಂ ಕಾಡಮರೆಸನುಚಿತೋದಾರಂ (ಆಟ್ಟಮ. ೧-೯). 


೧೬೮-೨೭ ; 1120). [ಕಿಸ್ಕು * ಕೆಯ್‌,] ೨. ಕೋಗಿಲೆ: “ಕೋಗಿಲೆ ತಾಂ ಕಿಸುಗಣ್ಣನೆಂದೆನಲ್‌? (ಕರ್ಣಾನಿ.೬೭); 
ಕಸುಗಟ್ಟು, ಕಿಸುಕಟ್ಟು (ನಾ). ೧. ಕೆಂಪಾದ ಕಟ್ಟು: ಕಿಸುಗಣಿಗಿಲೆ, ಪುಗಿಲ್‌ಪುಗಿಲೆಂದು ಬಿಡೆ ಬಗ್ಗಿಸುವ ಕಿಸುಗಣ್ಣನ ಜಡಿಪಕ್ಯಗಿದು * 
ಕಿಸುಗಲ್‌, ಕಿಸುಗಬ್ಬು (ಶಮದ. ೧೮೨ ಪ್ರಯೋ). ೨. ತಾಮ್ರ ಬೆರಕೆ | 101 (ಲೀಲಾವ. ೧೪-೭೫ ವ). "ಕೆಂಗಣ್ಣ' ಪರಾ. [ಕಿಸುಗಣ್‌ + -೮,] 
ಯಾದುದು : ಪರದರೆಂತು ಕಿಸುಗಟ್ಟುಮಂ ಕಳ್ಳ ಚ್ಚು [ಸಾಣಂ.|] | ಕಸುಗಣ್ಣಿ (ನಾ). ಕೆಂಪು ಕಣ್ಣುಳ್ಳವನು (?): ಅಸುಗೊಳ್ಳಿಂದು 
ಕಂಚು]ಮಂ ಮಾಣ್ಣೊರೆಗಂ ತೂಕಕ್ಕಂ ಬರ್ಪ ಪೊನ್ನಂ ಕೊಳ್ವರಂತೆ ಬೆಸಸೆ ಬೇತಾಳನು ಕಿಸುಗಣ್ಣಿ ಪೋದನಾಯೆಡೆಗೆ (ತರ್ಕಕೌ. ೧೦-೪೨). 
ಸುಖಹೇತುವಪ್ಪ ಸನ್ಮಾರ್ಗದೊಳ್ಳೆ ಗಬ್ಬುದು (ಧರ್ಮಾಮೃ. ೪-೨೬). ಕ [ಕಿಸುಗಣ್‌ 4 -ಣ್ಯ) 
ಕಿಸುಕಟ್ಟು : ೨. ಎಸೆವ ಜಿನಮುದ್ರೆ ಸಮತಾರಸದಿಂ ಸಲೆ ತೊಯ್ದ ಕಿಸುಗಜ್ಗು "ಕಿಸುಗಣ್‌' ನೋ. 
ಜಾತರೂಪವಿದೆನೆ ರಂಜಿಸಿ ಬಬಿಕಿಕವಾದ ಮುಳಿಸಿಂ ಕಿಸುಕಟ್ಟಂ ಪೋಲ್ಡುದಾ |15 ಕಿಸುಗಣ್ಬಿಡು (ಕ್ರಿ). ಕೆಂಗಣ್ಣಿನಿಂದ ನೋಡು; ಕೋಪದ ದೃಷ್ಟಿ 
ತಪೋಧನನ ಮನಂ (ವರ್ಧಪು. ೩-೨೦). (ಕಿಸ್ಕು* ಕಟ್ಟು] ಯನ್ನು ಬೀರು : ಉತ್ಕೋಪ ಹೂಂಕೃತಿಯಂ ಮಾಡುತುಮೌಂಡುಗಚ್ಚಿ 
ಕಿಸುಗಣ್‌, ಕಿಸುಗಣ್ಣು (ನಾ). ೧. ಕೆಂಪಾದ ಕಣ್ಣು ; ಕೆಂಗಣ್ಣು: ಕಿಸುಗಣ್ಬಿಟ್ಟ ಚ್ಕುತಂ ರಂಜಿಕುಂ (ಜಗವಿ. ೩-೬೦). [ಕಸುಗಣ್‌ * ಬಿಡು] 
ಗುಣಾರ್ಣವನೊಳುಂತೆ ಸೆಣಸಲ್ಕೆಂದಿರ್ಪ ಸುಯೋಧನಂಗೆ ಕಸು ಕಿಸುಗಣ್ಬೀಡು (ನಾ). ಕೆಂಗಣ್ಣನ್ನು ಬಿಡುವಿಕೆ; ಕೆರಳಿದ ಕಣ್ಣನ್ನು 
ಗಣ್ಬಸರಿಸಿದಾ [ಪಾಠಾಂ. ಮುಳಿಸಿಂ ಕಸುಗಣ್ಣಿದ] ತೆಅದಿನಮೃತಕರ ತೆರೆಯುವುದು : ಸಿಡಿಲ್ಲ್ಗಳೆಂಬ ಕಿಸುಗಣ್ಬ್ಷೀಡುಂ ಮರುಚ್ಛಾಪಮೆಂಬ 
ನುದಯಿಸಿದಂ (ಪಂಪಭಾ. ೨-೮೮) ; ಕುಡುದಾಡೆ ಮಿಂಚು ಕಿಸುಗಣ್‌ |20; ವಿಚಿತ್ರಾಂಬರ ದೊಂದು ಚೆನ್ನಮಿಳಿಯುಂ ಮಿಂಚೆಂಬ ಕೊಂಬುಂ 


ಹಿಡಿಲೆನೆ (ಜಗವಿ. ೪-೫೪); ಕಾಮನ ಕಿಸುಗಣ್ಮಲರ್ಪೀಡು ವಿಯೋಗಿಗೆ ಕರಾಳವೆನಲ್‌ ಗರ್ಜಿಸಿದತ್ತಗಲ್ಲಿನಿಯರಂ ಕಾರೆಂಬ ಮಾರದ್ವಿಪಂ 
ಸಂಕಲೆನೀಡು ವಸಂತದಂತಿಗುಪನಗರವನಂ (ಚಂದ್ರಪು. ೧-೧೦೩); (ಜಗವಿ. ೪-೨೨). [ಕಿಸುಗಣ್‌ 4 ಬೀಡ್ಕು) 
ಕಿಸುಗಣ್ಣಿಂದ ನೋಡುತ್ತಿ ರಲದನಟಾದು(ನೇಮಿಸಂ.೨೩-೩೦); ಕೆದಜುದಲೆ| | ಕಿಸುಗದಿರ್‌ (ನಾ). ಕೆಂಪಾದ ಕಿರಣ; ಕೆಂಪು ಕಾಂತಿ: ಪಸಿದು 
ಕೆಮ್ಮೀಸೆ ಕಿಸುಗಣ್‌ ಬೆದಜುನೋಟವು ಕಾರೊಡಲು (ಸಾಳ್ವಭಾ. ೫-೬). ಕನಲ್ಲ ರಾಹುವಿನ ದಾಡೆಯ ಕಾರ್ಕೊನೆ ಸೋಂಕದೊರ್ಮೆಯುಂ 
ಕಿಸುಗೆಣ್ಣು: ೧. ಭೇತಾಳೋದಯಮೆಂದು ಕೆಲವರು ಕಿಸುಗಣ್ಣ್ವಾಗ |25| ಕಿಸುಗದಿರೊಂದಿ ಕಂದಿ ಕಡಲೊಳ್ಳಿಯ್ದಾ ದ್ವಿಜರಾಜ ತೇಜಮಂ ಪಸ 
ಬಹುದು (ನಾಡೋಜ. ೩೬೩). ೨. (ಆಲಂ) ಕೋಪ; ಕ್ರೋಧ: *ಕಿಸು| | ಗೆಡಿಸಲೈ (ಚಿಕವಿ. ೧-೬). [ಕಿಸ್ಕು * ಕದಿರ್‌] 
ಗಣ್ಣು ಕಿನಿಸೆನಲ್‌ ಕೋಪಮೆಂದೊಪ್ಪು ಗು" (ಕಶರ. ೨೪). | ಕಸುಗೆಲ್‌, ಕಿಸುಗಲ್ಲು (ನಾ). ಕೆಂಪು ಬಣ್ಣದ ಕಲ್ಲು; ಕೆಂಪು ರತ್ನ; 
[ಕಸ್ಕು * ಕಣ್ಣ್‌) | ಪದ್ಮರಾಗ; ಮಾಣಿಕ್ಯ: “ಅರುಣಾಶ್ಯಂ ಕಿಸುಗಲ್‌ ಪದ್ಮರಾಗ ಮಣಿ” 
ಕಿಸುಗಣಿಗಿಲೆ (ನಾ). ಕೆಂಪು ಕಣಗಿಲೆ : ಕಿಸುಸಂಜೆ, ಕಿಸುಗಣಿಗಿಲೆ (ಪಸ್ತುಕೋ. ೨೯-೧೦) ; “ಕುರುವಿಂದಮಕ್ಕು ಕಿಸುಗಲ್‌ ಕೆಂಬರಲ್‌ 


(ಭಾಷಾಭೂ. ೧೫೪ ಉದಾ) ; ಕಿಸುಗಣಿಗಿಲೆ, ಕಿಸುಗಲ, ಕಿಸುಗಟ್ಟು, 30 ರನ್ನವರೆಲೆನಲ್‌ 2 (ಕಬ್ಬಿ ಕೈ. ೪೩) ; ರೆಸರಸದ ಬಾವಿ ಮನೆಮನೆಗೆ ಬೇಜಕಿ 
ಕಿಸುವೊನಲ್‌, ಕಿಸುವೊನ್‌, ಕಿಸುಸಂಜೆ (ಶಮದ. ೧೮೨ ಪ್ರಯೋ). ಕಿಸುಗಲ್ಲಳ ರಜದ ಕಣಿವೆರಸು ತೋಟ (ಪಂಪಭಾ. ೪-೧೦) ; ಎಸೆವ 


[ಕಿಸ್ಕು * ಕಣಿಗಿಲೆ] ಕಿಸುಗಲ್ಲ ಕೇಜಃಪ್ರಸರಂ ದಾವಾಗ್ನಿ ಶಂಕೆಯಂ ಮನಡೊಳ್‌ ಪುಟ್ಟಸೆ 

ಕಿಸುಗಣ್ಣು,, ಕಿಸುಕಣ್ಣು (ಕ್ರಿ). ಕಣ್ಣು ಕೆಂಪಗೆ ಮಾಡು; ರೇಗು; (ಶಾಂತಿಪು. ೨-೯೬); ಕಲ್ಲೆಲ್ಲಂ ಕಿಸುಗಲ್‌ ಮರನೆಲ್ಲಮವಿಮ್ಮಾವು 

ಕೋಪಿಸು : “ಕಿಸುಗಣ್ಣಿದನೆಂದು ಕೋಪಿಸಿದಂ? (ಶಮದ. ಪರಿ. ೨) ; (ಕಾವ್ಯಾವ. ೮೧) ; ಚಂದ್ರ ಮಂಡಲಮೆಸೆದುದು ಕಿಸುಗಲ್ಲ ಬಟ್ಟಸಾಣೆಯ 

*ಕಿಸುಗಣ್ಣಿದನೆಂದೆನೆ ಕೋಪಿಸಿ ನೋಡಿದನೆಂಬ ಪಾಂಗು (ಡತುನಿ. 11, | 35 ಪಾಂಗಿಂ (ದಮಸ್ಪ. ೩-೩೯). ಕಿಸುಗಲು: “ಒಪ್ಪುವುದು ಕಿಸುಗಲ್ಲು 
೧೦೭); ಪರವನಿತೆಯರ ದೆಸೆಗೆ ಕಿಸುಗಣ್ಣಿದಂತೆ ಕಿಸುಸೆರೆವರಿದು ಸೊಗಯಿ ಪದ್ಮರಾಗಕ್ಕೆಗ (ಕಶರ. ೨೪). [ಕಿಸ್ಕು * ಕಲ್‌] 


ಸುವ ಶೌಚಾಂಜನೇಯನ ಕಣ್ಗಳೆಂಬಲರಂಬುಗಳ್‌ (ಪಂಪಭಾ. ೨-೩೯ ವ); ಕಿಸುಗಲ್ಲು "ಕಿಸುಗಲ್‌' ನೋ. 
ಚಾಮರೆಮಿಕ್ಳುವ ದೇವಕಾಮಿನೀಜನ ಮಣಿಕೆಂಕಣಧ್ವನಿ ಗೊನಲ್ಹವರಂ ಕಿಸುಗಾಡು, ಕಿಸುಕಾಡು, ಕಿಸ್ಕಾಡು (ನಾ). ೧. ಕೆಂಪಾದ ಕಾಡು; 


ಕಿಸುಗಣ್ಣಿ ನೋಡುವಂ (ಪ ರಾಮಾ. ೩-೧೫); ಕೆರಳಿ ಮದಗಜವೆಯ್ದೆ ಕೆಬ್ಬೆ ಭೂಮಿ; ಕೆಂಪು ಮಣ್ಣಿನ ಭೂಮಿ: ಕಿಸುಗಾಡ ನೆಲಂಗಳೆಳ 
ಸೆಇಸಲೈ ಸಿಂಗವಂ ಕರೆವಂತೆ ಕಿಸುಗಣ್ಣಿ (ಸಾಳ್ವಭಾ. ೧೫-೨೫); ಕಿಸುಗಣ್ಣಿ | 40 ದಳಿರ ಬಣ್ಣಮಂ ಕೆಯ್ಯೊಂಡು ವಿರಹಿಗಳೆ ಮನಮನೊಲಿಸುನಂತೆ 
ನೋಡಿದನೆ ಮಾಮಸಕಂ ಮಸಗಿದನೆ (ವೃಷವಿ. ೨೬-೩೪)-ಶಿಸುಕಣ್ಣು : ಜಲಜಲನೆ ಪರಿವ [ಜ]ರಿ ವೊನಲ್ಗಳುಮಂ (ಪಂಸಭಾ. ೭-೨೫ವ) ; ಕಿಸು 
ಮತ್ತಂ ಕಿಸುಕಣ್ಣಿ ನೋಟ್ಟಿನೆಂದೆಂದಸುವೋದಪುವಕ್ತೆ ನೆತ್ತಿಯಿಂ ಗಾಡುಮಂ ನೆಗ್ಗಿಲ್ಲಾಡುಮಂ ನಿಡುವುಲ್ಲಮಂ ಮಣಲುಮಂ (ಲೀಲಾವ. 
ಮಲೆಯವರ (ಎಕ. ೪111, ಸಾಗರ. ೧೦೯-೩೪; 1402) ; ಮುನಿಯಿಂ ೬-೨೦). *ಸುಕಾಡು.: ಮೂಜು ನಿಲುಗಲ್ಲನ್ನಿ ಜಿಸಿ ಕಲ್ಲೊಲಕ್ಬೊಯ 
ಕಿಸುಕಣ್ಣುವರೊಸೆದು ನಗುವರಿಸ್ತಿನಿತೆ ಪೆಜರೆ ಮುನಿಸುಂ ಮೆಚ್ಚುಂ ನ್ತಾಗೆ ಕಿಸುಕಾಡನೆತುಂ ಕೊಟ್ಟಿತ್ತು (ಎಕ. ೫11, ನಂಜನ. ೨೬೯-೯೪; 904); 


ಮುನಿಯಿಸೆ ಮುನಿದ ಜವಂ ಹರ್ಷನಾಗೆ ಹರ್ಷಂಗ ವೃಷಭಲಕ್ಷ್ಮಂ 45 ಎರೆಯ ಕೆಯ್ಯ" ಇರ್ಪ್ಪತ್ತಯ್ದು ಕಿಸುಕಾಡು ಇರ್ಪ್ರತ್ತೈದು ಅನ್ನು 
ಲಶ್ಷ್ಮಂ (ಎಕ. ೪11, ಶಿಕಾರಿ. ೧೩೬-೩೩ ; 1066). [ಕಿಸುಗಜ್‌ + -ಚು] | ರಾಜಮಾನ ಆಯ್ದತ್ತು ಮತ್ತರಾ (ಸೌಇಇ. 1-1, ೬೦-೧೦; 931); 


ಕಿಸುಗಾಲು 


ಮಂಕಯ್ಯಗೇರಿಯ ಶತದ ಕಿಸುಕಾಡು ತೋಂ೦ಟಿಂ ಮತ್ತ ೧ 
(ಕಣ. 11, ೯-೨೦; 1075) ; ಚಕ್ರದಣಕಿಯಿಂ ಮೂಡ ಕಿಸುಕಾಡ ಕೆಯಿ 
ನುತ್ತರು ಇಪ್ಪತ್ತು (ಕಇಆ. ೭೦-೧೩-೩೧; 1088), ೨. (ಕಿಸುಕಾ 
ಡೆಪ್ಪತ್ತು ಎಂಬ) ಒಂದು ಪ್ರದೇಶದ ಹೆಸರು: ಕರ್ನಾಟಕ 
ಧಾಶ್ರೀತಿಲಕಮಖಿಲ ಜನನಿಖ್ಕಾತಂ ಕಿಸುಕಾಡ ನಾಡು ಸೊಗಯಿಸಿ 
ತೋರ್ಕುಂ (ಸಂಚತಂ, ೮-೧೪). "ಕೆಂಗಾಡು' ಪರಾ. ಕಿಸ್ಕಾಡು. 
"ಕಿಸ್ಕಾಡೆಳ್ಪತ್ತು' ಪರಾ. 

ಕಿಸುಕಾಡೆಲ್ಪತ್ತು, ಕಿಸುಕಾಡೆಪ್ಪತ್ತು, ಕಿಸುಕಾಡೆರ್ಪತ್ತು, 
ಕಿಸ್ಕಾಡೆಕ್ಟೃತ್ತು - ಒಂದು ಪ್ರದೇಶದ ಹೆಸರು: ಕಿಸುಕಾಡೆಟ್ಟತ್ತುನಂ 
ಬಾಗಿನಾಡೆಚ್ಚಿತ್ತುವಂ (ಎಕ. 111, ಮಂಡ್ಯ. ೪೧-೨೧ ; 950) ; ಕಿಸು 
ಕಾಡೆಬಕ್ತಿತ್ತಆ ಬಳಿಯ ಬಾದುಬ್ಬೆಯೆ ಪಾಳನವರ (ಸೌಇಇ. 201-1, 
೧೧೬-೨೩ ; 1075); ಶ್ರೀಮದಕ್ಕಾದೇವಿಯರ್‌ ಕಿಸುಕಾಡೆಬ್ಬತ್ತುವುಂ 
ಆಳು ರಾಜ್ಯಂಗೆಯ್ಕುತ್ತಮಿರೆ (ಎಇ. 1೪, ೭೭-೧೧; 1101) ; ಸಿಸು 
ಕಾಡೆಫ್ಪತ್ತು 0 (ಸೌಇಇ. 21-11, ೧೧೮-೩೮ ; 948). ಶ್ರೀಮದಕ್ಕಾದೇವಿ 
ಯರ್‌ ಸಿಸುಕಾಡೆರ್ಪತ್ತಂ೦... ಆಳುತ್ತಮಿರೆ (ಇಆ. 2೪111, 
೨೭೪-೧೮೨ ; 994) ; ` ಸಿಂಗಣದೇವರ್‌ ಕಿಸುಕಾಡುನಾಡೆರ್ಪತ್ತು ಮಂ 
ಶಿಸುವೊಳಲಾಜಂ ಬಾಡಮುಮಂ . . . ಆಳುತ್ತಮಿರೆ (ಸೌಇಇ. 21-1, 
ಕಿಸ್ಕಾಡೆಳ್ಪತ್ತಜ ಬಾಗಡಗೆಯೆಳ್ಪತ್ತಜ ಪಟ್ಟಣದ 
ಪ್ರಭುಗಳು (ಸೌಇಇ. XV, ೧೦೩-೧೦ ; 1166). 

[ಕಸ್ಕು + ಕಾಡ್ಕು] 

ಕಿಸುಗಾಲು "ಕಿಸಿಗಾಲು' ನೋ. 
ಕಿಸುಗುಂಡಿ (ನಾ). ಒಂದು ಊರಿನ ಹೆಸರು: ಅಗ್ರಹಾರಂ 
ಕಿಸುಗುಣ್ಣೆಯ ಮನ್ನೆಯ ಸಾನ್ಮುಮಂ.. . . ಆಳುತ್ತುಮಿಬ್ಲು 
(ಸೌಇಇ. 2೭1-1, ೯೨-೨೯ , 1054). [ಕಸು + ಗುಂಡಿ?) 
ಕಿಸುಗುಟ್ಟು (ಕ್ರಿ). ನಿಸುಮಾತಾಡು ; ಪಿಸುಗುಟ್ಟು : (8). 
[ಕಸು * ಕುಟ್ಟೂ] 
ಕಿಸುಗುಳೆ,.ಕಸುಕುಳ (ನಾ). ಕೊಳೆ; ಹೊಲಸು ; ಹೇಸಿಗೆ; ಮಲ: 
4 ಅನಿರ್ಮಲಂ ಕಿಸುಗುಳಂ ” (ಕರ್ಣಾನಿ. ೬೨); ಪಶುವಿನ ತೊಗಲೊಳ್‌ 
ತೀವಿದ ಕಿಸುಗುಳಮೆನಿಸಿರ್ದ ತುಪ್ಪ ಮಂ ನೀರೆಂ ಸಂಕಿಸದುಂಡು 
(ಸಮಪ. ೧೪-೭); ಉಗ್ರವ್ಯಾಧಿ ದುರ್ಗಂಧಮುರ್ಪಿಸುಗುಂ ಪೇಸು ಪತಂ 
£ಸನಡೇಂ3] ಕರಂ ಕಿಸುಗುಳಂ ಕಾಯಂ (ಪುಷ್ಪಪು. ೧೩-೪೯); ಕೆಲ 
ದೊಳಿರ್ದ ಕಿಸುಗುಳಮಂ ಕಂಡೇವೈಸುವ ಜೀವಂ ಪರಿಭಾವಿಸನೇಕೊ 
ಡಲನಕಟ ಶುದ್ಧದೆ ಮಡಲಂ (ಧರ್ಮನಾ. ೫-೯೮) ; ವಿಣ್ಮೂತ್ರಾಸುರದ 
ಕಿಸುಗುಳದ ಮಳೆಗಣಿಯಿತ್ತು ಸತ್ರದಲಿ (ನಿಭಾಗ. ೧೦-೯೪-೩೧). 
೨. ಹೇಯವಾದುದು; ತುಚ್ಛವಸ್ತು ; ಕ್ಸುದ್ರ: ನವನಿವರಾವೃತ 
ಪೂತ ದ್ರವತ್ವಗಾವೃತ ವಿಮಿಶ್ರಮಾಂಸೋಪಜಿತಮಧ್ರುವಂ.. .. ಮಯ್‌ 
ಬಗೆವೊಡಿಂತು ಕಿಸುಗುಳಮಾದಂ (ಕವಿರಾ. ೩-೧೯೬) ; ಪೆಣ್‌ತಸ್ಪಿ 
ನಡೆಯೆ ಚಿಃ ಕಿಸುಗುಳಮೆಂದುಲೀಿವುದೆ ಗೆಲ್ಲಂ (ಯಶೋಚ. ೨-೫೬) ; 
ಬೆಲೆವೆಂಡತಿ ಬಗೆವೊಡಿಂತು ಕಿಸುಗುಳಮಲ್ರೈ (ಶ್ರಾವಕಾ. ೧೨೨-೧). 
೩. ಹೇಸಿ ಮನುಷ್ಯ; ಹೊಲಸಾದ ವ್ಯಕ್ತಿ; ನೀಚ : ಎನಿತೊಳವು 
ಕೊಳೆವ ಪಡುಳೆಗಳನಿತಆ ದುರ್ಗಂಧಮವರ ಮೆಯ್ಯ 
ನಿಸರ್ಗಾತ್ಮನುಪಮಘಾತಿಯ ಪಲುಗಟಿಕಿದ ನಾತಮಂ ಪೋಲವವರದೇಂ 
ಕಿಸುಗುಳರೋ (ಶಾಂತಿಪು. ೭-೧೦೦); ಪಳಿಯಂ ಸೈಂಪಂಗೆ . . . ಕಿಸು 
ಗುಳ[ಪಾಠಾಂ. ಳೃ]ನಪ್ಪಂಗಂ ಸೂಳೆಸುಖಂ ಸಲ್ವು[ಪಾಠಾಂ. ಲ್ತು]ದಲ್ತೆ 
(ಮದತಿ. ೧೦-೭೭); ಪುಸಿನುಡಿವನ ಪಿಸುಣನ ಕಿಸುಗುಳನ ಬಸನಿಗ 
ಬದೆಗನೆನಿಪನಾ ಒಸೆದು ಕೂಡ ಲಾಗದು ಶಂಗಿ (ಅಂಜಣ. ೩-೧೪೮). 


೧೧೦-೬ ; 1070) ; 


೧೮೩೧ 


0 


15 


40 


ತಿಸುಗುಳಿ, ಕಿಸುಕುಳಿ (ನಾ). ಹೊಲಸು ವ್ಯಕ್ತಿ; 


ಕಿಸುಗುಳೆ 


ತಿಸುಕುಳೆ: ೧. ಮೂಲು ತಿಸುಕುಳಕಾಗಿ ಘಟವ ಹೊರೆದಡೆ.. . 
ರಾಮೇಶ್ವರಲಿಂಗಳ್ಕೆ ದೂರ (ಏಲೇಶ್ವ. ೬೪) ; ಕತ್ತೆ ಭಕ್ತನಾದರೆ ಕಿಸು 
ಕುಳವ ತಿಂಬುದ ಮಾಣ್ಬುದೆ (ಬಸಹೆ. ೮೬); ಒಂದು ಲಡ್ಲುಗೆ ಕೈಯಿಂ 
ಜಗುಲ್ಹು ಕಿಸುಕುಳದ ಮೇಲೆ ಬಿಟ್ಲೊಡೆ (ಜೀವಸಂ. ೧೭೧-೧೪ ವೆ); 
ಮಾತೃತನುಮಲದ ಕಿಸುಕುಳದ ಹುಳುವಾಗಿ (ನಿಭಾಗ. ೩-೧೪-೨೮). 
೨. ಕಿಸುಕುಳದ ಬಹಿರಂಗದಿಚ್ಚೆಯ ಬೆಸನದಲಿ ಬೇಯಿಸದೆ (ಪ್ರಭುಲೀ. 
೧೩-೫೮). ೩, ಹುಸಿಕರ ಭಕ್ತಿ ಕಿಸುಕುಳರ ವಿರಕ್ತಿ ಇವು ಹುಸಿ ಎಂದೆ 
(ಮೋಳಿಮಾ. ೫೭-೨೩೮); ಈ ಮಾನಿಸರಂ ಕಿಸುಕುಳರನೆಯ್ದೆ ಪೊಗಳುದು 
ಪೊಸವಣಿಯಂ ಕಳೆದು ಗಾಜ ನುತಿಪವೊಲಕ್ಕುಂ (ಚಂದ್ರಹಾ. ೧-೩೪). 
೪. ಪಾಪ: ಹಿಸುಣತೆಗೆ ಹಿಗ್ಗಿ ಮಿಗೆ ಕಿಸುಕುಳದೊಳೊಗ್ಗಿ ಸಂತಸವಟ್ಟು 
(ಮನೋವಿ. ೧-೧೭). ೫. ನಿಂದಕ; ಆಪಾದಿಸುವವನು : 4 ಕಿಸುಕುಳ 
೧. ನಿಂದಿಸುವವ. ೨. ತಪ್ಪು ಹೊರಿಸುವನ” (ಗಂಗಾಮ. ೮೬). [1) 


ಕಿಸುಗುಳಂಗಲಸು (ಕ್ರಿ). ಹೇಸಿಗೆ ಮಾಡು; ಹೊಲೆಗಲಸು; ಕೊಳಕು 


ಮಾಡು: ನೀ ಹಸುಳೆ ಮುಂದಆಯೆ , ಮೇಲೆ ಕಿಸುಗಳಂಗಲಸದಿರು 
ಈ ಸಭಿಯೊಳೆಲ್ಲೆ ಮ್ಮನಸಬಳರ ಮಾಡಿ ಮಾನಾಭಿಮಾನಂಗೊಂಡು ನುಸುಳ 


ಬಂದೆಯ ಸಾಕು (ಸಿಂಗಿರಾ. ೭-೧೫). [ಕಿಸುಗುಳ * ಕಲಸ್ಸು] 


ಕಿಸುಗುಳತನ (ನಾ). ಕೀಳುತನ; ಹೀನತೆ; ಕ್ಸುದ್ರತೆ: ತೆಜಪಂಕಿಸುಗುಳ 


ತನನಂ ಪೆಜನಿರ್ದುದನೆಗ್ಗತನಮಂ. ** ಅಜಿವುಳ್ಳಂ ಕಾಣಲೀಯಲಾಗದು 
ವಧುವಂ (ಮದತಿ. ೧೦-೪೯) ; ಬರಿದೆ ಸದ್ಭ್ರಾ,ಂತಿಯಿಂದೆ ಕಿಸುಗುಳತನಂ 
ಬೇಡ ಪೋಗೆಂದೊಡೆ (ಆರಾಚ. ೧೩-೧೯). (ಕಿಸುಗುಳ *-ತನ] 

ಕ್ರಿ; ಕೊಳಕ; 
ದುರ್ವಾಸನೆಯುಳ್ಳ ವ್ಯಕ್ತಿ: ಪೊಸ ಫೃತದೊಳಿರಿಸಿ ಜಾತಿ ಪ್ರಸೂನಮಂ 
ಪಂಚಪಲ್ಲವಂ ಮಧುಕಮುಮಂ ಬಿಸುನೀರಿಂ ಪೂಸುಗೆ ತಾಂ ಕಿಸುಗುಳಿ 
ಯಪ್ಪವಳ ಭಗದ ಗಂಧಂ ಕಿಡುಗುಂ (ಲೋಕೋಸ, ೯-೧೭೨) ; ಕಿಸುಗುಳಿ 
ಬೇಡ ನೀನೆಸೆವೊಡಂಬೆರಡಂ ತೊಡುವಾ ಪತಾಕೆಯೆಮ್ಮಸುವೆರೆಡೊಂದೆ 
ಜೀವಮೆಸು (ಸೂಕ್ತಿಸು. ೩-೨೨೯). ಕಿಸುಕುಳಿ: ಅಶನವ್ಮಸನಗಳೊಂದು 
ಹಸಿವು ನಿದ್ರೆಗಳೊಂದು ಕಿಸುಕುಳಿಗಳಿನ್ನೆಲ್ಲಿಯದು ನಿನಗೆ ಕುಲವೆಂದು 
(ದೀಕ್ಸಾಬೋ. ೧೦೨-೧೧) ; ಕಡುನಿದ್ರೆಗಣ್ಣಿ ಯೇಂ ಕಿಸುಕುಳಿ ಕುಂಭಕರ್ಣ 
ನೊಡವುಟ್ಟಿದಳೋ ಹಡೆದುಂಬ ಸೂಳೆಯೋ (ಸೂಕ್ತಿಸು. ೮-೪೫೦). 

[ಕಿಸುಗುಳ + ಇಣ್ಯ] 


ಕಿಸುಗುಳಿಗೆ, ಕಿಸುಕುಳಿಗ (ನಾ). ೧. - ಕಿಸುಗುಳಿ: ಭೀತಂ ಲೋಚಂ 


ಶಠಂ ನಿರ್ಗುಣಿ ಕಿಸುಗುಳಿಗಂ ನಿರ್ಲಜ್ಜಂ ಪಾಪಿ ಕಳ್ಳಂ (ಮದತಿ. ೬-೧೪); 
ಕುಲಹೀನಂ ತೊನ್ನಂ ಕಿಸುಗುಳಿಗಂ ಪರದೇಶಿ ವಿತ್ತಹೀನಂ ಕುತ್ತಂಗುಳಿ 
ಯಕ್ಕೆ ಜೈನನೆ ಜಿನನಿಳಯಕ್ಕೊಯ್ದೋ ವಿ ಲೇಸುಮಾಳ್ಪನೆ(ಸಮಸ.೪-೩೧); 
ಅಕ್ಕನೆಬೇಡಕರ್ಕಶಂ ಕಿಸುಗುಳಿಗಂವಿಕಾರಿಜಡನಾಣಿಲಿಜಬ್ಬುರಿ(ಲೀಲಾವ. 
೨-೬೮) ; ಕುಟ್ಬಂ ತಿಸುಗುಳಿಗಂ (ಖಮದ. ೩-೫೯). *ೌಸುಕುಳಿಗ : 
೨. ಆಚಾರಹೀನ; ಪಾಸಿಷ್ಯ ; ಕ್ಷುದ್ರ : ಚೊಕ್ಕ ಮಣ್ಣಿಸೊಳಲ್ಲದೆ... 
ಬೆರೆಯಲಪ್ಪುದೆ ಮುಕ್ತಿಯುಂ ಕಿಸುಕುಳಿಗನಂ ಬೆರೆಯನೆಮ್ಮ ಕುಂಭೇ 
ಶ್ವರನ ಬೆಸನಿಂತುಟು (ಮದೇಪು. ೨೮-೩೧). [ಕಿಸುಗುಳ + -ಇಗ] 


ಕಿಸುಗುಳೆ (ನಾ). ಹೇಸಿಯಾದ ಹೆಂಗಸು; ಕೊಳಕಿ; ಕ್ಪುದ್ರೆ : 


ಕಿಸುಗುಳೆ ಕಳ್ಳಿ ಮೂರ್ಚೆ ಶಠೆ ಪಾಪವ ಕುರೂಪಿಯಸತ್ಯವಾದಿ . . , 
ದುರಾತ್ಮೆಯಪ್ಪ ವಧು ಸಜ್ಜನಮೇ (ಮದತಿ. ಆ-೭) ; ಮಾಂಬೊಲಸು 
ನಾರ್ಪಮೆಯ್ಲಂ RS ಸುರಿವರುಣಜಳಕ್ಕಂ ಬಿಡದೆ ಕಾಗೆಯುಂ ಪರ್ದುಂ 
ಬಳಸುವವೆಂದೊಡಿಂತು ಕಿಸುಗುಳೆಯೊಳರೇ (ಸುಕುಮಾ. ೪-೫೯); 
ಗಂಡನಿದಿಕೊಳೆದ್ದಾಡುವ . . . ಕಿಸುಗುಳೆಯರನಜಾವೊಡೆ ಫೋಲಿವುದೆ 
ಧರ್ಮರತ್ನಾಕರೆಯಂ (ಧರ್ಮಾಮೃ. ೧೪-೩೪). [ಕಿಸುಗುಳ + -ಎ್ಯ) 


ಕಿಸುಜಡೆ 


ಕಿಸುಜಡೆ (ನಾ). ಕೆಂಪುಬಣ್ಣದ ಜಡೆ; ಕೆಂಜಡೆ: ಪಿಸುಣಂ ಪೇಟ 
ದೊಡೇವುದೊ ಕಿ(ಪಾಠಾಂ. ಬಿ, ಬ]ಸುಜಡೆಯುಂ ಬೂದಿ ಕಚ್ಚ 
(ಪಾಕಾಂ, ಚ್ಚು]ಟಿಂ ಬೊಕ್ಕ ಣಮುಂ (ಜಗವಿ. ೫-೫೩). [ಕಿಸ್ಕು * ಜಡೈ) 
ಕಿಸುದಳಿರ್‌ (ನಾ). ಕೆಂಪು ಚಿಗುರು; ಕೆಂದಳಿರು : ಕಿಸುಸಂಜಿ, 
ಕಿಸುದಳಿರ್‌' (ಶಬ್ದಾನು. ೩೪೩ ಪ್ರಯೋ) [ಕಿಸ್ಮು * ತಳಿರ] 
ಕಿಸುದೋಯಿ (ಕ್ರಿ). ಮುನಿಸುದೋರು; ಕೋಪವನ್ನು ಪ್ರಕಟಿಸು: 
ಹಸಿವಾಮಿಷಂ ಮಿಥ್ಯೆ ತೃಷೆ ನಿದ್ರೆ ಯಾ ಲಸ್ಮ ವೃಸನವರಿಷಡ್ವರ್ಗ 
ವಿಂದ್ರಿಯತತಿ ನುಸುಳು ತಾಪತ್ರಯಂ ಕಿಸುದೋರ್ಪ ಮತ್ಸರಂ ದೆಸೆ 
ಹತ್ತಜಕೊಳು ಸುಳಿಯಲಮ್ಮವನವನಂ (ಸಾನಂಚ. ೧-೫೮). 
[ಕಿಸ್ಕು * ತೋಜ್ಮು (೮ ತೋಜ್‌)) 
ಕಿಸುಪು (ನಾ). ಕೆಂಪುಬಣ್ಣ; ಕೆಂಬಣ್ಣ : ಬೆಳರಂ ಪೊಸ ಕಿಸುಪಂ 
ಕರ್ಪಂ ಪೊನ್ಬೊಳಪಂ ಪಳುಕಂ ಪಾಳಿಪ ನಿಮ್ಮಳ ತನು ಮಿನುಗಿಂದ 
(ಉದ್ಭದೇ. ೭-೩). [ಕಿಸ್ಕು + -ಪ್ಶ) 
ಕಿಸುಪೇಜು (ಕ್ರಿ). ಕೆಂಪೇರು; ಕೆಂಪುಬಣ್ಣವನ್ನು ಹೊಂದು; 
ಕೆಂಚಗಾಗು: ನೀಳ್ದು ಕಿಸುಪೇಜಕಿದ ಕೇಕರಕಾಮಪಾಶದಿಂ ಕೊಲ್ವ 
ಪೊಲಗ್ಗದದಾನೆಗೊಲೆಯಂ . . . ಕಾಡಿ ಕೊಲಲಕ್ಕುಮೆ ನಿನ್ನ ಪದಾಬ್ಹ 
ದಾಸನಂ (ಲೀಲಾವ. ೧೪-೬೭). [ಕಿಸುಪು * ಏಲ್ಲು (೮ ಬೀಖ್‌,)] 
ಕಿಸುಜಾಯಿ "ಕಿಸಿವಾಯ್‌ ” ನೋ. 
ಕಿಸುಬಾಸುಳ್‌(ನಾ). ಕೆಂಪಾಗಿರುವ ಬಾಸುಂಡೆ; ಕೆಂಪು ಬಾಸಾಳ : 
ಪ್ರಾಚೀ ನಿತಂಬವತಿಗೆ.. . ಆದೆ ಕರರುಹಕ್ಷತದ ತಿಸುಬಾಸುಳ್ಗಳೆನೆ 
ಸವಿಸ್ತರದ ಸಂಧ್ಯಾರಾಗಮೈದೆ ರಂಜಿಸುತಿರ್ದುದು (ಜೈಮಿಭಾ. ೧೭-೪೧). 
[ಕಿಸ್ಕು * ಬಾಸುಳ್‌ (ಆ ಬಾಸುಟ್‌)) 
ಕಿಸುಜಿಸುಮೆಯ್ಯ (ನಾ). ಕೆಂಪುಬಣ್ಣದ ಅಗ್ಲಿ: ಫೊಸಕಿಸುಬಿಸು 
ಮಯ್ಯಂ ಕಣ್ಣಾದನಮರ್ದುಣಿಸರೆಜಕಿಯಂ (ಉದ್ಭದೇ. ೧-೨). 
[ಕಿಸ್ಕು + ಬಿಸುಮೆಯ್ಯ] 
ಕಿಸುಭಾಗ್ಯ (ನಾ). “ಮಹಾಭಾಗ್ಯ? (ಬಾಳಗಿ. ಕೋಶ): ಆ ಕಸಿಗಿಡ 
ಗಳಿಗಾದರೂ ನೀರೆರೆಯುವುದರೆಲ್ಲಿ ಅರ್ಥವಿದೆ .. . ಇವುಗಳೆಲ್ಲ ಯಾವ 
ತಿಸುಭಾಗ್ಯಕ್ಕೆ (ಬಾಳಿಗಿ. ೮೮). [ಕಿಸು? + ಭಾಗ್ಯ] 
ಕಿಸುಮಬೆ (ನಾ). ಒಬ್ಬಾಕೆಯ ಹೆಸರು: ಜೀವಬೆಯುಮ್‌ ಶಿಸು 
ಮಚೆಯುಮ್‌ ಜನಕೆಬಲ (ಮೈ ಆರಿ. ೧೯೨೩, ೮೭-೭ ; 7). 
[ಕಿಸ್ಕು * ಅಜೆ (ಆ ಅಬ್ಬೆ] ; 
ಕಿಸುಮೊಗೆ (ನಾ). ಕೆಂಪು ಹಳದಿ ಮಿಶ್ರಭೂಮಿ: ಅಂತು ಕಿಸುಮೊಗೆ 
ಸಮ್ಮಿಶ್ರ ಮತ್ತರು ೭೫ (ಸೌಇಇ. 120-1, ೨೮೯-೪ ; 1200). 
[ಕಿಸ್ಕು* ಮೊಗ) 
ಕಿಸುರ್‌, (ಕ್ರಿ). ೧. ಅಸಹ್ಯವಾಗಿರು; ಅಪ್ರಿಯವಾಗಿರು : *ಕಿಸುರ್‌ 
-ಅಸಹ್ಮಭಾವೇ?” (ಶನುಧಾ). ೨. ಅಸಹ್ಯಪಡು; ಹೇಸು: 
ಕಿಸುರ್ವಯ್‌, ಕಿಸುರ್ವ್ವಯರ್‌ (ಶಬ್ದಾನು. ೭೪ ಪ್ರಯೋ). ([?] 
ಸುರ್‌, ಕಿಸರ್ಕು, ಕಿಸುರ್ಕು (ನಾ). ೧. ಹೇಸಿಗೆ; ಅಸಹ್ಯತಿ; 
ಜುಗುಪ್ಸೆ: *ಕಿಸುರೆಂದೆನೆ ಕಿತ್ತಡಮಕ್ಕು” (ಕವಿಕಂ. ೨೪೬). 
೨. ದ್ವೇಷ; ಮತ್ಸರ; ಅಪ್ರಿಯತೆ : ಎಮ್ಮ ಕಿಸುರ್‌ ಪಿಂಗುಗಗಲ್ವೌಡೆ 
ಯೊಳ್‌' ಕೆಳೆ ಸಂಗಳಿಸುಗೆ ನಿಮಗಮೆಮಗಮಿಂ ಲತೆಗಳಿರಾ (ಆದಿಪು. 
೧೧-೧೩೩) ; ಎನ್ನೊಳಾದ ಕಿಸುರೆನ್ನೊಡವೋಪುದಿದೊಳ್ಳಿತು (ಪಂಪಭಾ. 
೧೩-೧೮) ; ಜಯಾಸಿಪೊಗರಿಟಾಸೆ ಕಿಸುರಮಸಿಯಕ್ಕರಮಂ (ಪೆಂರಾಮಾ. 
೯-೨೧). ೧, ೨: ಕಿಸುರ ಕಸಗಳೆದುಮೊತ್ತಿಸಿ ಪೊಸಬಗೆ [ಪಾಠಾಂ. 
ಬಸೆ]ಯಂ ಪೂಸಿ ರಾಗರೆಸದಿಂ ಪೊಕ್ಕಂ `ಪುಸಿದೆಬ್‌ವೆಂಡಿರ ಬೇಟಿಂ ಬಿಸು 
ಭರ್ದೆಯಂ ಸ್ಮರನೆ ಪುಗುವವೊಲ್‌ ಪೊಸಮನೆಯಂ (ಅರ್ಧನೇ. ೪-೧೪೯). 


೧೮೩೨ 


20 


25 


30 


35 


೪6 


ಕಿಸುರುಗಾರ್ತಿ 


೩. ವಿರೋಧ; ವಿಘ್ನ: ಕಿಸುರಂ ಮಾಲಕ್ಪೊಡೆಬರ್ಕೆ ಕಾಪಿನನರೆಂ 
ದಬ್ಬ್ವಾಕ್ಷನಂತಂತೆ ನಾಲ್ದೆಸೆಯಂ ನೋಟ್ಟುದುಂ (ಜಗವಿ. ೬-೩೬). 
೪. ಎಂಜಲು; ದೋಷ. "ಕಣ್ಮಿಸುರ್‌' ಪರಾ. ೫. ಜಗಳ; 
ಕಲಹ. "ಕಿಸುರಳಿಪ' ಪರಾ. ಸರು: ೪. ಕಸುವಿನ ಕಂಸನ 
ಕೊಂದ ಕಾರಣ ಕಿಸರು ತಾಗಿತೆ ನಿನಗೆ ರಂಗಯ್ಯ (ಪುರಂದ. ೩-೧೦-೮). 
ಕಿಸುರ್ಕು: ವಸುಧಾಗ್ರಗಣ್ಯಗುತ್ತಮದ ನಾರಿಯ ನಾವುಬೆಸುಗೆ 
ಮಾಳ್ಪಾಗ ನೀ ನೊಂದು ಕಿಸುರ ಹಣ್ಮದಿರ್‌ (ಭರಚ. ೫೫-೧೧೬). 
೨. ಗಸಣಿ ದುರ್ಜನಮವಿಶ್ವಾಸಂ ಸರಾಭವಂ ಕಿಸುರು ಗಾವಳಿ ಬಂದಿ... 
ಉಸಿರಲೇನಾ ಚೆನ್ನಬಸವನಿಹ ರಾಜ್ಯದೊ ೪" ಮಿಸುಕವು (ಜೆಬಪು. 
೬-೪೦) ; ಇವರ ಕಿಸುರಿಗೆ ನೀವ್ಯಾಕೆ ಹೋಗಿ ಸಿಕ್ಕುಹಾಕಿಕೊಳ್ತೀರಿ 
(ಮಲೆಮ. ೪೦೩). [೮ ಕಿಸುರ್‌,] 

ಕಿಸುರ್ಕ್‌, ಕಿಸುರ್ಕು (ನಾ). ೧. ಕೆಂಪುಬಣ್ಣ. ೨. ತಾಮ್ರ : ಪಲ್ಲವಾ 
ಧರೆಯ ಕೆಂದುಟಿಯ ರಂಗಿನಂತು ಕಿಸುರಿಂ ರಂಜಿಸಿಯುಂ. .. ಲೋಹ 
ಕಾರರ ಮನೆಯಿಂ (ರಾಮಾಶ್ವ. ೧೦೩-೧೨). ೪ಸುರ್ಕು ; ೧. ಸೂರ್ಯನು 
ಅತ್ತ ಕಿಸುರುರದ ಕರ್ಬಸಿರ ಮರೆಯೊಳಿಹನತ್ತ (ವಿಸೀಗೀ. ೩೭-೧೦). [1] 

ಕಿಸುರಂಬಲಿ (ನಾ). ಕೊಳೆಯಾದ ಅಂಬಲಿ: ಮುಂಜಿಸಿವಮೃತಮಂ 
ಕುಸಿದು ಕಿಸುಟ್ಲರ] ಬಲಿಗೆ ಬಾಯ ಬಿಡುವಂತೆ ಕೆಲಗವಿಗಳುಸಿರ್ದರ್‌ 
(ಲಕ್ಷ್ಮಭಾ. ೩೭-೫). [ಕಿಸುರ್‌, + ಅಂಬಲಿ] 

ಕಿಸುರವಗು (ನಾ). ಕಿರುಚಿ ಕೀಸರಿಡುವ ಮಗು; ರಗಳೆ ಮಗು: 
ಪೀಲಿಯುಟ್ಟಿಗೆಗೈೆವ ತಳಿರುಯ್ಕಾಲೆಯಾಡುವ ಕಿಸುರವಕ್ಕಳ ನೇಲು 
ಗೊಂಬೆಯ ತೊಟ್ಟಲೋಳ್ಪಟ್ಟರಿಸಿ ಡೋಗುಳಿಪ . .. ಲೀಲೆಗಾತಿಯರೆ 
ಸೆದಿಹರ್‌ (ಮದೇಪು. ೫-೬). [ಲ ಕೀಸರ*- ಮಗು (ಆ ಮಗ?)) 

ಕಿಸುರಳಿಪ (ನಾ). ಕಲಹವನ್ನು ಬಯಸುವವನು ; ಕಲಹಪ್ರಿಯ : 
ದಂಡಪಾಣಿ ಪೊಕ್ಕಂ ಕಿಸುರಳಿಪಂ ಪಿಸುಣ ಪಸರಿಗಂ ನೃಪಸಭೆಯಂ 
(ಪಂರಾಮಾ. ೩-೧೯). (ಕಿಸುರ್ಕ್‌ + ಅಳಿಪ] 

ಕಿಸುರಾನ್‌ (ಕ್ರಿ). ಹೊಟ್ಟಿಕಿಚ್ಚುತಾಳು; ಕರುಬು; ಮತ್ಸರಿಸು: 
ಸಂತ ಸುಖಮಿರ್ಪವರು ಕಾದಬೇಕೆಂದು ಕಸುರಾಂತುಗುರ ಮಸೆವ 
** - ಹೆಲರೆಂ ತಜಕಿವ ಸಮರಮಂ ನೋಡಲೆಳಸುವ ಕಣ್ಣು ಸಿಂಗರಂ 
ನಾರದಂಗೆ (ಸೋಮಚ. ೧-೨೯). (ಕಿಸುರ್ಕ್‌ * ಆನ್ಸ್‌) 

ಕಿಸುರ್ಕು ಕಿಸರು, (ನಾ). ಕಣ್ಣಿನ ಗೀಜು; ಪಿಚ್ಚು; ಪಿಸುರು; 
ಕೊಳೆ: ಕಿವಿಯೊಳಗಣ ಗುಗ್ಗೆ ಕಣ್ಣಿನೊಳಗಣ ಕಿಸುರು (ಬಾಹಟೀ. 
೨-೩-೫೩ ವ). ಕಸರು,: ಕಿಸರು ತುಂಬಿದ ಕಣ್ಣಿಗೆ ನುಸಿ ಮುತ್ತುತ್ತನೆ 
(ರೂಢಿ). [ಆ ಕಿಸುರ್‌ 2) 

ಕಿಸುರ್ಕು "ಕಿಸುರ್ಕ್‌' ನೋ. 

ಕಿಸುರ್ಕು "ಕಿಸುರ್ಕ್‌' ನೋ. 

ಕಿಸುರ್ಕು (ನಾ). (?) : ಬಂದುದೆನ್ನಯ ವಾಸಿ ಶಿಸುಜ[ರತನು ಕೆಂದಳದಿ 
ಮೇಯ್ದೀನೆನೇ ತೆಗೆಯೆಂದು ಸಕಲೋತ್ಸವದಿ ಕಂದರ್ಪನ ಕರದು ತಂದು 
ಮಿಂದಳಾ ಪೊಲೆಸೀರನತ್ಕಾನಂದದಲಿ (ಸಾಳ್ವಭಾ. ೧೮-೮೧). [1] 

ಕಿಸುರುಗಣ್ಣು (ನಾ). ನಿಚ್ಚುಗಟ್ಟುವ ಕಣ್ಣು ; ನಿಸುರುಗಣ್ಣು : 
ನೀರುಗಣ್ಣು ಜಾರುಗಣ್ಣು ಹುಳುಗಣ್ಣು ಕಿಸುರುಗಣ್ಣು ಮಂಜುಗಣಜ್ಮು 
(ಶುಕಸ. ೩೨೮). [ಕಿಸುರು, * ಕಣ್ಣು (ಆ ಕಣ೯)] 

ಕಿಸುರುಗಾರ್ತಿ (ನಾ). ಜಗಳಗಂಟ; ಕಲಹಪ್ರಿಯೆ : ಉತ್ತರಾಷಾಢ 
ದೊಳು ಸುಖಿಯಾಗಿಯೂರನಾಳುತಿರ್ಸಳಾ ಶ್ರವಣದಲ್ಲಿ ಧರ್ಮಿಷ್ಠೆಯ್ಯೆ 
ತತ್ತರುಣಿಗರಿಗಳುಂಟಾ ಧನಿಸ್ಮೆಯೊಳು ಪತಿಭಕ್ತೆಯಾ ಶತಭಿಷಾಖ್ಮಾ 
ತತ್ತಿಥಿಯೊಳಸಕೀರ್ತಿಯುಕತೆ ಕಿಸುರುಗಾರ್ತಿಯ್ಯೈ (ವೀಕೈಪು. ೪-೨೧-೧೯). 

[ಕಿಸುರ್ಯು (ಲ ಕಿಸುರ್ಕ್‌) ೬ ಕಾರ್ತಿ] 


ಕಿಸುರುಗುಟ್ಟು 


ಕಿಸುರುಗುಟ್ಟು (ಕ್ರಿ). ಕಿರುಚಿ ಕೀಸರಿಡು: ಐದು ತಿಂಗಳ ಕೂಸಂ 
ಗೋರ್ಕನೀಯೆಂಬ ದೇವತೆ ನಿಡಿದೊಡಾ ಕೂಸು ಮೆಯ್ಕೊಣಗುಗುಂ, 
ಮೈಬಣ್ಣವಕ್ಕು. ಕಿಸುಬ [ರುತ ಗುಟ್ಟುಗು೦ ಆಗುಳಿಸುಗುಂ ಕಣ್ಣನೀರ 

* ` ಸುರಿಸುಗುಂ (ಬಾಲಚಿ. ೧೨೮-೧೪). [ಆಕೀಸರ- ಕುಟ್ಟು] 

ಕಿಸುರುಗೊಳ್‌ (ಕ್ರಿ). ಅಸಹ್ಯೆಪಡು; ಕೋಪಗೊಳ್ಳು : ಹಸಿದ|5 
ಹಾರುವನಾಗಿ ಭಾಮೆಯೊಳಸನಮಂ ಪಡೆದುಣುತ ಮದುವೆಗೆ 
ಸಸಿಮುಖಿಯರೆಟ್ಟಿನಿತನೆಲ್ಲವ ತಿನಲು ಭೂತನೆನೆ ಕಿಸುಜು[ರು)ಗೊಂಡಿರಿ 
ನೀವು (ಸಾಳ್ವಭಾ. ೧೮-೩೮). [ಕಿಸುರ್ಕು (ಆ ಕಿಸುರ್‌) * ಕೊಳ್‌] 

ಕಿಸುರುಮಂತ್ರ (ನಾ). ದೃಷ್ಟಿದೋಷವನ್ನು ನಿವಾರಿಸುವ ಮಂತ್ರ: 
ಕೂಸಿಗೆ ದೃಷ್ಟಿಯಾಗಿದೆಯೋ ಏನೋ ಸ್ವಲ್ಪ ಕಿಸುರುಮಂತ್ರ ಹಾಕಿಸಿ |10 
ಕೊಂಡು ಬನ್ನಿ (ರೂಢಿ). [ಕಿಸುರ್ಕು (ಲ ಸುರ್‌) + ಮಂತ್ರ] 

ಕಿಸುರೇರು, (ಕ್ರಿ). ರೇಗು; ಕೋಪವೇರು ; ಸಿಟ್ಟ ಹೆಚ್ಚಾಗು: 
ದುಕ್ಕೋಧನನು ಕರ್ಣನಿಗೆ ಸಾರಥ್ಮವನ್ನೆಸಗಿ. . . ಎಂದು ಶಲ್ಕನೊಡನೆ | 
ಪ್ರಾರ್ಥಿಸುತ್ತಾನೆ. ಅದನ್ನಾಲಿಸಿದ ಶಲ್ಯನಿಗೆ ಸೈರಿಸಲಾರದ ಕಿಸುರೇರುತ್ತದೆ 
(ನಾಡೋಜ. ೧೮೮). [ಕಿಸುರಾ + ಏರು (ಆಏ) 15 

ಕಿಸುರೇರ್ಕು (ಕ್ರಿ). ಕೆಂಪೇರು; ಕೆಂಪಾಗು: ಆ ಸಂದರ್ಭದಲ್ಲಿಯೂ 
ಗೊಜ್ಜಿಗನ ಕಣ್ಣು ಒಂದಿಷ್ಟು ಕಿಸುರೇರಿರಬೇಕು (ನಾಡೋಜ. ೩೩೧). 

[ಕಿಸುರ್ಕ್‌ * ಏರು, (ಆ ಏಜ್ಯ್‌)) 

ಕಿಸುಕೊಡಲ್‌ (ನಾ). ಅಸೂಯೆಯ ದೇಹ; ಮತ್ಸರ ತುಂಬಿದ ಮೈ: 

ಕಿಸುಕೊಡಲ್‌ ಬಾಳ್ವೆಯಂ ಬೆಳಗದಿಲ್ಲೆಡ್ಡಂ (ಕಾಲೂರ. ೧೦೭-೨೧೭). 20 
[ಕಿಸುರ್ಕ್‌ * ಒಡಲ್‌] 

ಕಿಸುರ್ವಡು (ಕ್ರಿ). -ಕಿಸುರುಗೊಳ್‌: ಜಗೆಡೊಡನಳ್ತು ನಕ್ಕು ವಿಕೃತಕ್ಕೆ 
ಕಿಸುರ್ವಡದುಗ್ರ್ರ ವೀರಕೆಂದಗಿಯದಣಕ್ಕೆ ಕಯ್ಮರೆಯದಿಂಕೃಪೆಯಿಂ 
ಶುಚಿಯಾಗಿ ಬಾಳು (ಸಂಸಪ. ೧೦-೧೦). [ಸುರ್‌ * ಪಡ್ಕು] 

ಕಿಸುರ್ಮೇರ್‌, ಕಿಸುರ್ವೇರು (ನಾ). ೧. ಮರವೆಯನ್ನು ಉಂಟು |25 
ಮಾಡುವ ಒಂದು ಮೂಲಿಕೆ; ಮಬ್ಬು ಕವಿಸುವ ಒಂದು ಮದ್ದು: 
*ಕಿಸುರ್ವೇರೆನೆ ಮರುಹೆಯತೌಷಧಂ * (ಡತುನಿ. ೧೦೮); ಇದುತ್ತಲ 
ಲಕ್ಷ್ಮಿಯ ಮಂಡನಕ್ಕೆ ಸುತ್ತಿದ ನವ ನೀಲಕಾಂಡಪಟುಮಿಂತಿದು ಚಕ್ರ 
ಯುಗಕ್ಕಗಲ್ಪಲಿಕ್ಕಿದ ಕಿಸುರ್ವೇರ[ಪಾಠಾಂ. ರ್ವಕ್ಕೆ)ಕರ್ಬೊಗೆಯೆನಿಸ್ಪಿನ 
ಮಾಯ್ತು ಮಹತ್ತ್ವಮಂ ತಮಂ (ಚಂದ್ರಪು. ೮-೧೯) ; ಹೊತ್ತಿಸಿದ |50 
ಕಿಸುರ್ವೇರೆ ಕಾರ್ಬೊಗೆ ಚಿತ್ತದಲಿ ಸುಳಿಗೊಂಡುದು (ಉತ್ತರಾ. ೧೩-೯). 
ಕಿಸುರ್ವೇರು: ಅವರ ಆಪ್ತರು ಮಿತ್ರರು ಬಾಂಧವರು ಕಿಸುರ್ವೇರಿನ 
ನಿನ್ನನ್ನು ಸುಮ್ಮನೆ ಬಿಡುವರೇನು (ವಿಗಡ. ೧೯). 

| [ಸುರ್‌ * ಬೇರ್‌] 

ಕಿಸುವಂಚೆ (ನಾ). ಕೆಂಪುವಸ್ತ್ರ, ಬಟ್ಟಿ: ಕಿಸುವೊನ್‌, ಕಿಸುಸಂಜೆ |55 
(ಕಮದ, ೧೮೨ ಪ್ರಯೋ). [ಕಸು * ಅಂಚಿ] 

ಕಿಸುವಣ್‌, ಕಿಸುವಣ್ಣು (ನಾ). ಕೆಂಪಾದ ಹೆಣ್ಣು: ಕಿಸುವಣ್ಮುಸು 
ಕಿರ್ದೆ ನಾಗರಂಗಂ ತನಿನಣ" ಪೊದಟಕ್ಕಿಸೆವ ಮಾವು (ಜಗವಿ. ೨-೧೫) ; 
ಕಿಸುವಣ್ನ್ಮಸುಕಿ ತೋರ್ವ ನಾರಂಗ ಜಂಬೀೇರಮಿನಿತುಂ ನಾಡೆ ಸಾರ್ವ 
ಕಾಲಂ ಕುಂದವು (ಚಿಬಪು. ೧೧-೨೨). ಇಿಸುವಣ್ಣು : ಕಲ್ಮುಳ್ಳುಗಳ |40 
ದಾರಿ ಮೆಲ್ವ ಕಾಯ್‌ ಕಿಸುವಣ್ಮು (ಕಾಲೂರ. ೩೧-೨೫). 

[ಕಿಸ್ಕು * ಪಣ] 

ಕಿಸುವಣ್ಣ (ನಾ). ಕೆಂಪುಬಣ್ಣ; ಕೆಂಬಣ್ಣ: “ಕಿಸುವಣ್ಣಮೆನಲು 
ಕೆಂಬಣ್ಣವದು ೨» (ಕಬ್ದಮಂ. ೭೦) ; ಪಾದಸಮುದ್ಧತ ಧೂಳಿಯಿಂದ 
ಮಾಗಸ ಕಿಸುವಣ್ಣವಾಗೆ (ಹಮ್ಮೀರ. ೩-೫೦). [ಕಿಸ್ಕು4 ಬಣ್ಣ] 45 

ಕಿಸುವಣ್ಣು "ಕಿಸುವಣ್‌' ನೋ. 


೧೮೬೩ 


ಕಿಸುಸಂಜೆ 


ಕಿಸುವಲಗೆ (ನಾ). ತಾಮ್ರದ ಹಲಗೆ; ಶಾಮ್ರಪಟಿ: ಕಿಸುವಲಗೆ 
ಗಳಿಂ ಬರೆದೆತ್ತಿದ ಶಾಸನಕೇ ದೊರೆಯಾದುವೊ, , . ಎಳೆದಳಿರ್ಗಳ್‌ 
ಮಲ್ಲಿಫು. ೬-೩೦). [ಕಿಸ್ಕು + ಪಲಗೆ] 
ಕಿಸುವಾಯ್‌, (ನಾ). ಕೆಂಪಾದ ಬಾಯಿ ; ಕೆಂಬಣ್ಣವುಳ್ಳ ಬಾಯಿ: 
ಸಸಿಮೊಗದ ಕಿಸುವಾಯ ಪ್ರಸಿನಡುವಿನರಸಿ (ರಾಮಾಶ್ವ. ೮೭-೨೩). 
(೬ಸ್ಕು * ಬಾಯ್‌) 
ಕಿಸುವಾಯ್ಕ್‌ "ಕಿಸಿವಾಯ್‌? ನೋ. 
ತಿಸುವಾಯ, "ಕಿಸಿವಾಯ' ನೋ. 
ಕಿಸುವಾಯ್ಕ (ನಾ). ಒಂದು ಮನೆತನ ; ಒಬ್ಬಾತನ:ಹೆಸರು (?): 
ಶ್ರೀ ಕಿಸುವಾಯರೆ ರವಿ ಕಿಮಯ್ಯ ನಾಯಕ 0 ಮಾಡಿಸಿದ ಶ್ರೀ 
ನಾರಾಯಣದೇವರ್ಗೆ (ಎಇ. 209111, ೧೭೯-೭; 1082) ; ಭೂದೇವ 
ಕಿಸುವಾಯರ ಕುಳತಿಳಕಂ ರೂಪರುಷಪತಾಕಂ 
(ಕಣ. ೫, ೨೬-೮೧; 1147). (?] 
ಕಿಸುವಾಲಿ (ನಾ). ಒಂದು ಪ್ರದೇಶದ ಹೆಸರು (?): ಈಶಾನ್ಯದ 
ಕಿಸುವಾಲಿಯಿನ್ದೆ ನಿನ್ನಕಲ್ಲಿನ್ದೆ ಒಲಕೈಯಿನ್ನೆ ಆಗ್ನೇಯದ ಎಲಂಟಿ 
ಕೂಣ್ಬಿಯಿನ್ದೆ (ಎಕ. ೫೭ (5), ಚಿಕ್ಕಬ. ೧೦೬-೭೦ ; 850). (2) 
ಕಿಸುವುಡಿ (ನಾ). ಕೆಂಪು ಹುಡಿ; ಕೆಂಬಣ್ಣದ ಪುಡಿ: ಕೇದಗೆಯ 
ಕುಶ್ತು೦ಗಜಕಿಗಳಂ ಕುತ್ತಿ ಕೇಶದೆ ಕೊನೆಯೊಳ್‌ ಕೇಸರೆದ ಕಿಸುವುಡಿಯಂ 
ಕೆದಟ (ಅರ್ಧನೇ. ೫-೫೫ ವ). [ಕಿಸ್ಕು* ಪುಡಿ] 
ಕಿಸುವೊನ್‌ (ನಾ). ಕೆಂಪು ಲೋಹ; ತಾಮ್ರ: ಕುರುಬಲಕ್ಕೆ ಮಿಟ್ತು 
ಪಲ್ಮೊರೆವಂತೆ ಮೊರೆದು ಪರಿವ ತನ್ನ ಕಿಸುವೊನ್ನ ರಥಮುಂ ಭಯಂಕರಾ 
ಕಾರಮಾಗೆ (ಪಂಪಭಾ. ೧೦-೯೭ ವ); ಸಾರಮೆನಿಪ್ಪುತ್ತರಣೆಯ ಬೇರಂ 
ಸೈಂಧವ ಸಮನ್ವಿತಂ ಪಟನೀರಿಂದೋರಂತಿಕೆ ಕಿಸುವೊನ್ನೊಳ್‌ ಜಾರಿಸಿ 
ಕೊಂಡೆಚ್ಚಿ ನೇತ್ರರೋಗಂ ಕಿಡುಗುಂ (ಲೋಕೋಪ. ೯-೬೮) ; ಪೊನ್ನೆಂಬ 
ಪೆಸಕೊಳಾ ಕರ್ಚೊನ್ನುಂ ಕಿಸುವೊನ್ನುಮೆಯ್ದ ಲಾರ್ಕುಮೆ (ಸಮಪ. 
೧-೭೬) ; ಕಿಸುವೊನ್ನ ಹೆಗ್ಗೊಡನೊ ಮಲ್ಲಿಕಾರ್ಜುನನ ಬಾಣಸಕೊಂದು 
ಚರುವಿಗೆಯೊ (ಸಿದ್ಧರಾ. ೯-೩). [ಕಿಸ್ಕು * ಪೊನ್‌] 
ಕಿಸುವೊನಲ್‌ (ನಾ). ಕೆಂಪುಹೊಳೆ; ಕೆಂಬಣ್ಣದ ಪ್ರವಾಹ: 
ಕಿಸುವೊನಲ್‌, ಕಿಸುವೊನ್‌, ಕಿಸುಸಂಜೆ (ಶಮದ. ೧೮೨ ಪ್ರಯೋ). 
[ಕಿಸ್ಕು * ಪೊನಲ್‌'] 
ಕಿಸುವೊನ್ನ (ನಾ). ತಾಮ್ರವನ್ನು ಉಳ್ಳವನು :  ಕಿಸುವೊನ್ನಂ, 
ಚೆಂಬೊನ್ನಂ, ಕೆಚ್ಚನೆ 4 ಫೊನ್‌ ಅನಂಗೆ (ಶಬ್ದಾನು. ೫೩ ವ್ಯಾಖ್ಯಾ). 
[ಕಿಸುವೊನ್‌ + -ಆ,] 
ಕಿಸುವೊಳಲ್‌ "ಕಿಸುನೊಟಲ್‌? ನೋ. 
ಕಿಸುವೊಟಲ್‌, ಕಿಸುವೊಳಲ್‌ (ನಾ). ಒಂದು ಊರಿನ ಹೆಸರು. 
ಐ ಈಗಿನ ಪಟ್ಟಿದ ಕಲ್ಲು: ಕಿಸುವೊಟಲ್‌ ಮಹಾನಗ (ರೇ) ವಿಖ್ಯಾತ 
(ತೇ) ಸ್ಥಿತ್ವಾ (ಇಆ. ೪11, ೨೨೦-೨೧; 659); ಅದಜಕೊಳಗಂ ಕಿಸುವೊಟಲಾ 
ವಿದಿತಮಹಾಕೊಪಣನಗರದಾ ಪುರಿಗೆಜಕಿಯಾ ಸದಭಿಸ್ತುತಮಪ್ಪೊಂ 
ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ (ಕವಿರಾ. ೧-೩೭). 
ಕಿಸುವೊಳೆಲ್‌: ಸಿಂಗಣದೇವರ್ಕ್ಕಿಸುಕಾಡುನಾಡೆರ್ಪತ್ತುಮಂ 
ಕಿಸುವೊಳಲಾಜುಂ ಬಾಡಮುಮಂ ... ಆಳುತ್ತುಮಿರೆ (ಸೌಇಇ. x1-i, 
೧no-೮; 1070); ಪಟ್ಟಿದಕಲ್ಲಿಗೆ ಕಿಸುಪೊಳಲ್‌ ಎಂಬುದು ಪೂರ್ವದ 
ಹೆಸರು (ಮೈವಾಸ್ತು. ೭೦). [ಕಿಸ್ಕು * ಪೊಟಲ್‌] 
ಕಿಸುಸಂಜೆ (ನಾ). ಕೆಂಪಾದ ಸಾಯಂಕಾಲ; ಕೆಂಬೆಳಗಿನ ಸಂಧ್ಯಾ 
ಕಾಲ: ಕಿಸುಸಂಣಿವೆರಸು ಕಟ್ಚಲೆ ಪಸರಿಪ್ರದೆನಿಸಿ ಕಣ್ಣ ಕೆಂಪುಂ ಭ್ರುಕುಟ 
ಪ್ರಸರಾಂಧಕಾರಮುಂ ದೆಸೆದೆಸೆಗೆಸೆದುವು (ಆದಿಫು. ೧೯-೪೩) ; 


ಲಲಾಮಂ 


ಕಿಸುಸಂಜೆವೊರೆ 


ಕಿಸುಸಂಜೆಯ ನವರಾಗದ ರುಚಿ ಮಸುಳೆ ಮಸುಳನಾಗಿ ತಮಂ ಮೇಲಾಗೆ 
(ಶಾಂತಿಪು. ೮-೬೩); ಕಿರೀಟರತ್ನನಿಚಯಂ ಕಿಸುಸಂಜಿಯದಾಗೆ 
(ಉದ್ಭಟ. ೨-೧೯); ಕಣ್ಣಕೆಂಪು ಕಿಸುಸಂಜೆಯಂ ಪಸರಿಸೆ (ಕಬ್ಬಿಕಾ.೧೯೩); 
ತೊಂಡೆವಾಯ್ದೆಆಕ ಕಿಸುಸಂಜೆವೀಜಕ (ಸೂಕ್ತಿ ಸು. ೩-೨೧೩) ; ಕೋಪದಿಂ 
ಕಣ್ಣುರಿಯನುಗುಳುವ ತೆಜದಿ ಕಿಸುಸಂಜೆಯನು ನಿಂದಿಸಲು 
(ಸಾಳ್ವಭಾ. ೯-೫೧). [ಕಸು + ಸಂಜೆ) 

ಕಿಸುಸಂಜೆವೊರೆ (ಕ್ರಿ). ಸಾಯಂಕಾಲದ ಕೆಂಬಣ್ಣ ಕೂಡಿರು, 
—ಬೆರಿತಿರು: ಕಿಸುಸಂಜಿವೊರೆದ ಚಂದ್ರಿಕೆ ಪಸರಿಸಿದಪುದೆನಿಸಿ ರಾಮ 
ಚೆಂದ್ರೆಂ .. . ಪಸರಿಸಿ ನಯನಪ್ರಭೆ ರಂಚಿಸೆ (ಪಂರಾಮಾ. ೧೦-೬೪). 

(ಕಸುಸಂಜೆ + ಪೊರೆ] 

ಕಿಸುಸೆಕೆ (ನಾ). ಕೆಂಪಾದ ನರ, ರಕ್ತನಾಳ: ಕಿಸುಸೆಕೆ ಪರಿದಿಕಿ 
ಕಣ್ಮೊಳ್‌ (ಪಂರಾಮಾ. ೧೧-೧೩೫) ; ಶಿಸುಸೆರೆ ಪುಟ್ಟಿ ಬಿಟ್ಟ ನಿಡುಗಣ 
ನಸು ಕೆತ್ತುವ ಮೀಸೆ... ಭ್ರುಕುಟಯುಗ್ಮಮದುರ್ಪಿಸೆ ಕೋಪಮುಣ್ಮೆ 
ಕಂಪಿಸುತಿರಲ್‌ (ಶಾಂತೀಶ್ವ. ೫-೧೯೯) ; ಕಿಸುಸೆರೆಯ ಕಣ್ಣು ತೋರ 
ಭುಜ ಸೂತ್ರಿಸಿದವೊಲು ಚೆಲುವಾದ ಅವಯವ (ಸಾಳ್ವಭಾ. ೯-೩). 

[ಕಿಸ್ಮು * ಸೆರೈ) 

ಕಿಸುಸೆರೆವರಿ (ಕ್ರಿ). ಕೆಂಪು ನರ ಹರಡು ; ನರದಲ್ಲಿ ಕೆಂಪು ಪ್ರಸರಿಸು: 
ನೀಳ್ಪುಂ ಬೆಳ್ಬುಮನೊಳಕೊಂಡು ಕಿಸುಸೆರೆನರಿದ ಕಣ್ಗಳುಂ (ಆದಿಪು. 
೩-೯ ವ); ಹರಿವಂಶಕೇತು ಕಣ್‌ ಕಿಸುಸೆರೆನರಿಯೆ ... ಮುಳಿದಿಂತೆಂದಂ 
(ಪೆಂರಾಮಾ. ೪-೩೯); ಕಿಸುಸೆರೆವರಿದಿರ್ದಕ್ಷಿಯುಗ್ಮಂ ಪಯೋಜಪ್ರಾಯಂ 
ತಾಮ್ರಾಧರೋಷ್ಮಂ (ಅರ್ಧನೇ. ೬-೧೭). [ಕಿಸುಸೆರೆ* ಪರ್ಮಿ) 

ಕಿಸುಸೇಲೆ (ನಾ). ಕೆಂಪು ಬಟ್ಟಿ, ಸೀರೆ: ಅವನ ಬಟ್ಟೆ ಸೆಳೆತೆಗೆದು, 
ಕಿಸುಸೇಲೆಯಂ ಹೊದಿಸಿ, ಮುಳ್ಳಿಂದ ಮಾಡಿದೆ ಮಕುಟವಂ ಮುಡಿಸಿ 
(ಗೊಲ್ಗೊಥಾ. ೯-೨೪೪). [ಕಿಸ್ಕು + ಸೇಲೆ,] 

ಕಿಸೆ, ಕಿತ, ಖಸೆ (ನಾ). (ಉಕ) ಅಂಗಿ ಮೊದಲಾದವುಗಳ © 
ಚಿಕ್ಕ ಚೀಲದಂತೆ ಹೊಲಿದು ಮಾಡಿದ ಜೇಬು; ಬೊಕ್ಕಣ: 
ಕಿಸೆಯಿಂದ ಪತ್ರವನ್ನು ತೆಗೆದು ಒಪ್ಪಿಸಿದನು (ದೌಲತ್‌. ೬೪); ಅವರ 
ಕಿಸೆ ಬರಿದಾದಾಗ ಯಾರೂ ಕರೆದು ಮಾತನಾಡಿಸುವವರಿಲ್ಲ(ಕಾವೇರಿ.೪೩). 
ಕಶೆ: ರಾಚಪ್ಪ ಕಿಶೆಯಿಂದ ಕಾಕಾ ಅವರ ಕಾಗದ ತೆಗೆದು 
(ದೀಪಹ. 1, ೧೦೨). ಪಸೆ: ಸಂಸ್ಥಾನೀಕರೆಲ್ಲ ನನ್ನ ಖಿಸೇದಾಗ ಬಿದ್ದರು 
(ಸಮಜೀ. ೫೨೬). 

ಕಿಸೆಗೆಹಾಕು, ಕಿಸೆಗೆಹಾಕಿಕೊಳ್ಳು ಅಧೀನ ಪಡಿಸಿಕೊ; ವಶ 
ವರ್ತಿಯಾಗಿ ಮಾಡಿಕೊ: ಎಂಥೆಂಥವರನ್ನೋ ಕಿಸೆಗೆ ಹಾಕಿದ್ದಾರೆ, 
ಇವರು ಯಾವ ಗಿಡದ ತೊಪ್ಪಲು? (ರೂಢಿ); ಕೋರ್ಟನಿಂದ ಜಫ್ಲಿ 
ವಾರಂಟು ಹೊರಟೊಡನೆ ವಾರಂಟನ್ನು ಜಾರಿಮಾಡುವ ಆಮೀನರನ್ನು 
ಗೌಡರು ತಮ್ಮ ಕಿಸೆಗೆಹಾಕಿಕೊಳ್ಳುತ್ತಿದ್ದರು (ಪಂಜಪಂ. ೪೭). 
[+ ಪಾರ. ಕೀಸಾ; ಮರಾ. ಹಿಂ. ಖಿಸಾ] 

ಕಿಸೆಗಡಿಯಾರ (ನಾ). ಜೇಬಿನಲ್ಲಿ ಇಟ್ಟುಕೊಳ್ಳುವ ಚಿಕ್ಕಗಡಿಯಾರ: 

ಕೈಗಡಿಯಾರಕ್ಕಿಂತ ಕಿಸೆಗಡಿಯಾರ ದೊಡ್ಡದು (ರೂಢಿ). 
[ಕಿಸೆ * ಗಡಿಯಾರ] 

ಕಿಸೆಗಳ್ಳೆ (ನಾ). ಜೇಬು ಕತ್ತರಿಸಿ ಕಳವು ಮಾಡುವವನು; ಜೇಬು 
ಗಳ್ಳ: ದಾರಿಯುದ್ದಕ್ಕೂ ಕಿಸೆಗಳ್ಳರ ಹಾವಳಿಯಿದೆ (ಆಳನಿ. ೨) ; ತಾನೂ 
ಕಿಸೆಗಳ್ಳ ನಾದರೆ ಕ್ಷಣದಲ್ಲಿ ಹಣಸಂಪಾದನೆಯಾದೀತು (ಸ್ವಪ್ನಹೊ. ೨೧೭). 

[ಕಿಸೆ + ಕಳ್ಳ] 
ಕಿಸ್ಕಾಡು "ಕಿಸುಗಾಡು' ನೋ. 
ಕಿಸ್ಕಾರ *ಕಿಸ್ಗಾರ? ನೋ. 


೧೮೩೪ 


5 


10 


40 


45 


ಕಿಳಿಗಿಳ 


ಕಿಸ್ಲಾರೆ, ಕಿಸ್ಕಾರ (ನಾ). ಕಡುಗೆಂಪು ಬಣ್ಣದ ಹೂ ಬಿಡುವ ಒಂದು 
ಗಿಡ; ಕೇಫಲ ಗಿಡ; ಕೇಪುಳ: ಕಿಸ್ನಾರ್ಯ ದಾಸವಾಳದ ಹೂಗಳನ್ನು 
ಒಟ್ಟು ಮಾಡಿದ್ದರು (ಕುಡಿಕೂ. ೬೫); ನೀರಿನಲ್ಲಿ ಕಿಸ್ಸಾರ ಹೂವೊಂದು 
ತೇಲುತ್ತ ಬರುತ್ತಿತ್ತು (ಮೈಲಿಮಾ. ೮೫). ಸ್ಟಾರ: ಕಾರಿಹಣ್ಮು ... 
ಕಸ್ಕಾರದ ಹಣ್ಣು, ನೇರಳೆ ಹಣ್ಣುಗಳಿವೆ (ಸ್ವಪ್ನಹೊ. ೧೩). [1] 

ಕಿಸ್ತು, ಖಿಸ್ತು (ನಾ). ೧. ಕಂತಿನ ಮೂಲಕ ಪಾವತಿ ಮಾಡುವಿಕೆ; 
ಕಂತು. ೨. ಕಂದಾಯದ ಹಣ. *ಕಿಸ್ತುಬಂದಿ' ಪರಾ. ಖಿಸ್ತು: 
೨. ತಲಸಿದ ತಾರ್ರೀಖಿನಾರಭ್ಯಾಸಾಲ್ಲಿ ಯಾನಯೆರಡು ಖಿಸ್ತಿನ ಮೇರ್ರಿಗೆ 
(ಮೈಆರಿ, ೧೯೩೮. ೨೬-೧೨; 1830) ; ಆದರೆ ಸರ್ಕಾರದನರು ಕೇಳಿದಾಗ 
ಖಿಸ್ತಿಗೆ ಸರಿಯಾಗಿ ಹಣವನ್ನು ಪಾವತಿ ಮಾಡುತ್ತಾ (ಗ್ರಾಮಾಕ. ೬೯). 

[+ ಅರ. ಕಿಸ್ತ್‌ : ಮರಾ. ಖಿಸ್ತ] 

ಕಿಸ್ತುಬಂದಿ, ಖಿಸ್ತುಬಂದಿ (ನಾ). ೧. ಕಂದಾಯದ ಹಣವನ್ನು 
ಕಂತಿಗೆ ಸರಿಯಾಗಿ ಪಾವತಿಮಾಡುವ ಕ್ರಮ.೨. ಹಾಗೆ ನಮೂದಿ 
ಸಿದ ಕರಾರು ಪತ್ರ: (ರೈಸ್‌ಗೆ. ೫೫೩); ಆಯಾ ವರುಷದ ತೆರಿಗೆಯನ್ನು 
ಕಿಸ್ತುಬಂದಿ ಪ್ರಕಾರ ವಸೂಲಾಗುವಂತೆ ಅಪ್ಪಣೆ ದಯಪಾಲಿಸಬೇಕು 
(ಕಥಾಮಂ. 31, ೬೨). ಖಿಸ್ತುಬಂದಿ: ಖಸ್ತುಬಂದೀ ಪ್ರಕಾರ ವಸೂಲು 
ಮಾಡಿಕೊಂಡು (ಮಹಾವಂ. 11, ೬೬). ([- ಮರಾ. ಖಿಸ್ತುಬಂದೀ] 

ಕಿಸ್ತುಬಾಕಿ(ನಾ). ಕಂದಾಯ ಹಣದ ಬಾಕಿ; ಕಂತುಗಳ ಬಾಕಿ: ಕಿಸ್ತು 
ಬಾಕಿ ಉಳಿದರೆ ಸುಸ್ತಿ ಬಡ್ಡಿ ಕೊಡಬೇಕಾದೀತು (ರೂಢಿ).[ಕಿಸ್ತು* ಬಾಕಿ] 

ಕಿಸ್ತುವಸೂಲಿ (ನಾ). ಕಂದಾಯ ಹಣದ ಕಂತಿನ ವಸೂಲಿ: ಮಾಹೆ 
ವಾರಿ ಜಮಾಖರ್ಚು ಲೆಕ್ಕದ ತಯಾರಿ ಮತ್ತು ಕಿಸ್ತುವಸೂಲಿ 

೬ (ಮಹಾವಂ. 11, ೫೮). [ಕಿಸ್ತು + ವಸೂಲಿ] 

ಕಿಸ್ಸರ (ನಾ). ಒಂದು ಜಾತಿಯ ಸಸ್ಯ: (ಮೈಡಗಿ. ೪೭-೯೨೫). [?] 

ಕಳ್‌ (ನಾ). ಹಾಳು ನೆಲ: ಖಿಳ್ವಂ (ಪಾಕಾಂ. ಖಿಲ್ವ, ಬಿಳ್ವ] - ಕಿಳ್‌ 
(ಪಾಠಾಂ. ಕಲ್‌, ಬಿಳ್‌'] (ಶಮದ. ೨೮೧ ಪ್ರಯೋ); *ಕಿಳ್‌ (ಬಿಳ್‌) - 
ಖಿಲ್ವ ಎ ಹಾಳ್ಗೆಲ ೫ (ತದ್ಭಕೋ. ೭). [11 

ಕಿಳೆಕ (ನಾ). ಸುಳ್ಳುಗಾರ; ವಚನ ಭ್ರಷ್ಟ (?): ಇಳೆಯ ಪಾಲನ 
ನಾನು ಕಾಡೊಳು ಬಳಲಿಸಿಡೆ ವಿಧವಿಧ ಶ್ರಮೆಯ ಅಆಳಕದಿವನು ಸತ್ಯ 
ವಾದಿಯು ಕಿಳಕನಾದಗಲೆ (ಹಮಚ. ೧೪೧). [2] 

ಕಿಳಕಿಂಚಿತ "ಕಿಲಕಿಂಚಿತ' ನೋ. 

ಶಿಳಕಿಳೆ, (ನಾ). ೧. ಒಂದು ಅನುಕರಣ ಶಬ್ಧ ; ಕಳವಳ: ಕವಿಗಳ 
ಕಿಳಕಿಳಾಯತ ರವದಿ ಮೃಗಸಂಕುಳದ ಕಳಕಳದಿ . .. ಅದ್ಭುತವಾಯ್ತು 
ವನದಹನ (ಕುವ್ಕಾಆ. ೨೦-೫೭). (೮. ಸಂ. ಕಿಲಕಿಲಾ) 

ಕಿಳಕಿಳ್ಳೆ "ಕಿಳಿಗಿಳ? ನೋ. 

ಕಿಳನಿಲ (ನಾ). ಕಾಲ ಕೆಳಗಿನ ನೆಲ: ಚರಣಾಂಗುಷ್ಕಾಗ್ರದಿಂದಂ ಕಿಳ 
ನಿಲಮ [ನಾಠಾಂ. ಕೆಳನೆಲನ] ನಹೀಂದ್ರಾಲಯಕ್ಕೊತ್ತೆ (ಜಗವಿ. ೮-೪೭). 

(ಆ ಕಲಲ] 

ಕಿಳಾಸ "ಕಿಲಾಸ' ನೋ. 

ಕಿಳಿಂಜಕ "ಕಿಲಿಂಜಕ' ನೋ. 

ಕಿಳಿಕಿಂಚಿತ "ಕಿಲಿಕಿಂಚಿತ' ನೋ. 

ಕಿಳಿಗಿಳೆ, ಕಿಳಕೆಳ್ಳ (ನಾ). ಒಂದು ದುರ್ಗದ ಹೆಸರು: ವಂದನಮಂ 
ಕಿಳಿಗಿಗಮಂ ಚಂದನ ಚಾಣಕ್ಕ ಚಳಕ ಪನ್ನವಳಗೆಯಿ ಸನ್ನಣಿಗಡಗನಿಕ 
ರಮನೊನ್ನರೆ ನಿಮಿಷದೆ ಕೊಣ್ಣ ವೀರೆಪಾಣ್ಣ್ಯ (ಸೌಇಇ. 120-1, ೧೧೮-೬೩ ; 
1107). ಳೆಶಲ್ಲೆ : ಕಿಳಕಿಳಪ್ರಖ್ಯಾತ ದುರ್ಗಾಧಿಪಂ (ನೇಮಿಪು. ೧-೨೪); 
ವಿದ್ಯುತ್ಛ್ರಭ ಕಿಳಕಿಳವೃ ಜನನುತ ಚೂಡಾಮಣಿ ಶಶಿಪ್ರಭಮೇದಿನಿಗತಿಶಯ 
ವಂಶಾಲ (ಶಾಂತೀಷ, ೨-೮೨). [?) 


ಕಿಳಿತ್ರಮ 


ಕಿಳಿತ್ರಮ (ನಾ). [ಸಂಗೀತ] (?) : ಲಾಲಿತ ಗಮಕ ಭಜಾವಣೆಮಾಗಿಚ್ಛ 
ವಿಯೊ ಕಿಳಿತ್ರಮಮೆಸೆದಿರೆ ಪಾಡುತ್ತಿರೆ ಕೀಲಿಸಿದಂತಿರೆ ಕೇಳುತ್ತಿದಂ ರಾಮ 
ಚಂದ್ರನ ಗೀತವನು (ಕುಮುರಾ. ೧೧-೧೨). (2) 

ಕಿಳಿರ್‌, "ಕೆಳಿಟು' ನೋ. 

ಕಿಳಿರ್ಕ್‌ (ಕ್ರಿ). ನಿಮಿರು: ಎಳೆಯಳ ಸೆಳೆವೊಳ್ನಡುವುಂ ಸೆಳೆಮಂಚಮು 
ನೊಡನೆ ಸೆಳೆಯೆ ಫುರ್ವುಂ ಕುರುಳುಂ ಕಿಳಿರೆ ನಿತಂಬದ್ರನಮುಂ 
ಗಳರವಮುಂ ಪೊಣ್ಮೆ (ಸೂಕ್ತಿಸು. ೧೪-೨೭). 

[ದೇ. ॥ ಶಮಿ. ಕಳರ್‌; ಮಲ.ಕಿಳರ] 
ಕಿಳಿರ್ಕ್‌ (ಕ್ರಿ). ಕೆರಳು; ಸಿಟ್ಟ್ರಾಗು : *ಕಿನಿಸು3 (ಡತುನಿ. ಕಿ. ೩೬). 
[ಆ ಕೆಳರ್ಕ್‌?) 

ಕಿಳಿರ್ಕ, "ಕಿಳಿಜ್ಮು' ನೋ. 

ಕಿಳಿರ್ಕು "ಕಿಳಿಮ್ಮಿ? ನೋ. 

ಕಿಳಿಲ್‌ "ಕೀಟಾಲ್‌? ನೋ. 

ಕಿಳಿಲನೆ (ಅ). ಒಂದು ಅನುಕರಣ ಶಬ್ದ: ಚಳಿಲನೆ, ಕಿಳಿಲನೆ, ಗಳ 
ಗಳನೆ (ಶಬ್ದಾನು. ೧೪೯ ಪ್ರಯೋ). [?] 

ಕಿಳಿಜ್ಮು, ಕಿಳಿರ್ಕ್‌, ಕೆಳಿರು, (ಕ್ರಿ). ಕೆನೆ; ಹೇಷಾರವ ಮಾಡು: 
*ಕಿಳಿಜು- ಹಯಘೋಸಷೇ ” (ಶಮಧಾ); ತೊಳಗೆ ಪೊನ್ನರಥಂ ರಥ 
ವಾಜಿಗಳ್‌ ಕಿಳಿಆಕೆ (ಕಾವ್ಯಾವ, ೪೮೯) ; ಕಿಳಿಜಿ ಹಯಂಗಳ್‌ ಗರ್ಜಿಸೆ 
ಜಳದನಿಭಂಗಳ ಗಜಂಗಳ್‌ (ಶಮದ. ೫ ಪ್ರಯೋ); ಬೆಳಗಪ್ಪ 
ಜಾವಡೊಳ್‌ ... ಕಿಳಿಆಿ ಹಯಂ ಪತಿಗೆ ವಿಜಯಮಂ ಸೂಚಿಸುಗುಂ 
(ಅಶ್ವಶಾ. ೪-೪೫); ಕಿಳಿರ್ದು ನೆಗೆವ ಕುದುರೆಗಳುಂ (ಪಾರಸಿ. ೨-೨೩). 
ಕಿಳಿರ್ಕ,: *ಕಿಳಿರ್‌- ಹಯಧ್ವನೌ* (ಶಮಧಾ); ಕಿಳಿರ್ವಶ್ವಂಗಳ 
ನಿನದೆಂ (ರಾಜಶೇ. ೨-೧೧೫) ; ಕಿಳಿರ್ವಂತೆ ಹೊಯ್ದಟ್ಟಿ ಬೆಗಡುಗೊಂಡಾ 
ಕುದುರೆ ಶಿಬಿರದತ್ತೋಡಿದತ್ತು (ಶೇಷರಾ, ೯೫-೮೧). ಕಳಿರು,: ಸಾನು 
ರಾಗದೊಳು ಕಿಳಿರಲು ದೈತ್ಮರೆಡಹುವರು * *» ಎ ಇಂತು ಕಾಳಗದೊಳ 
ಸುರರಂ ಪಾಳ್ಗೈವವಾ ತುರೆಗವು (ಪ್ರಭುಪು. ೫-೮). [?] 

ಕಿಳಿಜ್ಮು, ಕಿಳಿರ್ಕು (ನಾ). ಕುದುರೆಯ ಕೆನೆತ; ಹೇಷಾರವ : ಕಿಳಿರ 
[ಜ3ಬ್ಬರದಿಂ [ಪಾಕಾಂ. ಕಿಲ್ವಬ್ಬರದಿಂ] ತೀವಿದುದಾಶಾಂತರಮಂ ಜವ 
ದಿಂದೆ ಗರುಡನಂ ತರ್ಚಿಪವೋಲ್‌ (ಕಾದಂಪೂ. ೪೫೨). ಕಿಳಿರ್ಕು : 
ನಂಬಿದರೂಳಿಗಿ ಎಂದು ಸಾರೆ, ಬಿಳಿಳುದುರೆಯ *3ಿಳಿರಿನ ಡಂಗುರವೆ? 
(ಗಿಳಿವಿಂ. ೪೧-೮). (ಆ ಕಿಳಿಜ್ಮು] 

ಕಿಳುವದುವ "ಕೀಟ್ಟದುವ? ನೋ. 

ಕಿಳುವಳಿ (ನಾ). (ಒಂದು ಹಳ್ಳಿಗೆ ಸಂಬಂಧಪ ್ಸ) ಸಣ್ಣಹಳ್ಳಿ; ಉಪ 
ಗ್ರಾಮ: ಆ ಗ್ರಾಮಕೆ ಸಲುವ ಕಿಳುವಳಿಗಳು ಮುಂತಾದ ಚತುಸೀಮೆಗೆ 
(ಎಕ. 2೭೪1, ಚಿಕ್ಕನಾ. ೮೩-೧೦ ; 1528). (?] 

ಕಿಳುಹೊಲ (ನಾ). ಕೆಳಗಿನ ಹೊಲ: ಅಜುವತೊಕ್ಕಲ್‌ ಕಿಳುಹೊಲ 
ಆದಿಯಾಗಿ ಇಕ್ಲುದು (ಕಇ. 1೪, ೧೬-೩;7). [೮ ಕಿಮ್‌ 4 ಪೊಲ] 

ಕಿಳ್ಳಬ್ಬಿಗೆ (ನಾ). ಕೀಳು ಕವಿ; ಹೀನನಾದ ಕವಿ: ಉದಗ್ರಸ್ಸುರತ್ಕವಿ 
ಕಾವ್ಯಪ್ರಕಟಿಪ್ರಭಾವಮನದಂ ಕಿ[ಪಾಠಾಂ. ಕೀ]ಳ್ಯಬ್ಬಿಗಂ ಗುಪ್ತಿಗೈದವ 
ರಾತ್ಮೀಯಕೃತಿಪ್ರಭಾವತೆಯನಾದಂ ತೋರ್ಪವೋಲ್‌(ರಾಜಶೇ. ೮-೯೯). 

[ಆ ಕಿರ್ಯ್‌ * ಕಬ್ಬಿಗ] 
ಕಿಳ್ಳೆಯ್ದು "ಕೀಟಸ್ಕಿದು' ನೋ. 
ಕಿಳ್ಳುಳಿ (ನಾ). ಕೆಳಗಿನ ಕುಳ್ಳಿ, ಗುಣಿ: ಈ ಮಾನವ ಸ್ವಭಾವವು 


ಮಹಾನರಕದ ಕಿಳ್ಳುಳಿಯ ತಳಕ್ಕೆ ತಲೆಕೆಳಕಾಗಿ ಬೀಳುವ ವಿಪರ್ಯಯಕ್ಕೂ | 
4 


ಸಮರ್ಥವಹುದು (ಬೆಟ್ಟಆ. ೧೮೪-೨೪). 
[< ಕಿರ್‌ + ಕುಳ್ಳಿ (ಎ ಕುಲ್ಕೂ] 


೧೮೩೫ 


ಕಿಳ್ಳಮ್ಮ 


ಕಿಳ್ಲಿಳೆ (ನಾ). ಒಂದು ದುರ್ಗದ ಹೆಸರು: ಸನ್ನ ಕಿಳ್ಳಿಳನುಂ ದೋರ್ವಳ 
ದಿಂದೆ ಪತ್ತಿ (ಸೌಇಇ. XX. ೮೭-೪೩; 7). [ಆ ಕಿಳಗಿಳ]) 
ಕಿಳ್ಚಂತೆ (ನಾ). ಕೆಳಗಿನ ಜಂತೆ: ಕೇತಕಿಯ ದಳದ ಕಿಳ್ನಂತೆಯಿಂ 
(ರಾಜಶೇ, ೨-೨೧). [ಆ ಕಿಟ್‌, + ಜಂತೆ] 
5 | ಕಳು "ಕೀಟಕ್‌' ಪರಾ. 
ಕಿಳ್ಳೆನಿ (ನಾ). ಕೆಳದನಿ; ಕುಗ್ಗಿದ ದನಿ: ಆರತ ಗಂಟಲ ಕಿಳ್ಚನಿಯಿಂದ 
(ಬಿಟ್ಟ ಅ, ೧೦೩-೪). [ಆ ಕಿಟ್‌ + ದನ್ನಿ] 
ಕಿಳ್ಳಾಳಿಗೆ (ನಾ). ತಾಳಿಗೆಯ ಕೆಳಭಾಗ; ಅಂಗುಳಿನ ಕೆಳಭಾಗ: 
ಒರಸಿದೊಡೆ ಬರಿಯಂ ಕೊಜಕಿವ ಉಗುಳ್ಲೊಡೆ ಕಿ [ಪಾಳಾಂ ಕೀಠಳ್ಹಾಳಿ 
ಗೆಯೊಳ್ಳಾಂಟುವ ಪಲವುಂ ಬಗೆಯ ಗಾಣಂಗಳಂ (ರಾಜಶೇ. ೫-೧೧೪ ವ). 
[ಆ ಕೀಚ್‌ + ತಾಳಿಗೆ] 
ಕಿಳ್ನೆಡೆ (ನಾ). ಕೀಳುನಡೆ; ಕೆಟ್ಟನಡತೆ ಆವನೊಳಾದೊಡಂ ಕುಮತಿ 
ಕಾಳ್ನುಡಿ ಕಿಳ್ನಡೆ ತೋಣುತಿರ್ದೊಡೆ (ಅಸಶ. ೬೦), 
[ಆ ಕೀಲ + ನಡೆ] 
ಕಿಳ್ಲಿಲ "ಕಿಟಿಲ' ನೋ. 
ಕಿಳ್ಚಡಿಸು "ಕಿಟ್ಟಡಿಸು' ನೋ. 
ಕಿಳ್ಚರಜು (ನಾ).. ಕತ್ತಿಯ ಕೆಳಗಿನ ಅಂಚು; ಕೆಳಗಿನ ಖಡ್ಗಧಾರೆ : 
ಸುಲಿಪಲ" ಫಘಲಿಲ್ಲೆನುಗೆ ಬಾಳಿನ ಕಿಳ್ಬ ರಜಿಂದೆ ಮೋದದಿರ್ಪನೆ 
(ಎಕ. ೫1, ದಾವಣ. ೪೨-೩೬ ; 1162). [< ಕೀರ್‌, + ಪರಜು] 
ಕಿಳ್ಬೊಟ್ಟಿ "ಕಿಲ್ಬೊಟ್ಟಿ' ನೋ. 
ಕಿಳ್ಬೊಡೆ “ಕಿಟ್ಸೊಡೆ? ನೋ. 
ಕಿಳ್ಬೋಗು (ನಾ). ಒಂದು ಬಗೆಯ ದಾನ (?) : ಶ್ರೀಮನ್ನಾಳ್ಪ ಭು 
ಮಡಲೂರ ಫೊಲ್ಲಗಾವುಂಡಂಗೆ ಹಿರಿಯರಸರ ಬೊಮ್ಮಿದೇವರಸರು 
ಕ[ಕ್ತ್ರೋ]ಗು ನಡಿಸಿದ ಮರ್ಯಾದೆ (ಕಣ. 1೪, ೪೮-೪೩; 1247). [?] 
25 | ಕಿಳ್ಬರಿ "ಕಿಬ್ಬರಿ ' ನೋ. 
ಕಿಳ್ಮೂಲೆ (ನಾ). ಕೆಳಗಿನ ಮೂಲೆ, ಕೊನೆ: ಆ ವೇದಿಯ ಮೇಗಣ 
ಕೆಂಗವಸಣಿಗೆಯ ಕಿಳ್ಮೂಲೆಯನ್ನು ಹಿಡಿದೆತ್ತಿ (ಜಿಟ್ಟಅ. ೧೦೭-೨೩). 
[೮ ಕೀ + ಮೂಲೆ] 
ಕಿಳ್ಕೊಗ “ಕಿಟಕ್ಕೊಗ? ನೋ. 
39|ಕಿಕ್ಕೊಳೆ, ಕೀಳ್ಕೊಳೆ (ನಾ). ಕೆಳಗಿನ ಮೊಳೆ ಗೂಟ: 
ನೆಗಪಿ ನೆಟ್ಟಿ ಘನ ತ್ರಿಶೂಲದ ಕೆಲದೊಳಿಳಿಪಿದಂಬಿನ ಪೊದೆಯ ಸಾರ್ಚಿ 
ನಿಲಿಸಿದ ಶರಾಸನದ ಕಿಳ್ಕೊಳೆ [ಪಾಠಾಂ. ಕೀಳ್ಮೊಳೆ]ಯೊಳಿಳಿಪಿದ 
ಪಾಜುಂಬಳೆಯ (ಠಾಜಶೇ. ೩-೧೧ ವ). *ಕೀಳ್ಕೊಳೆ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಆ ಕಿರ್‌ + ಮೊಳ್ಳೆ] 
ಕಿಳ್ಸೆರ (ನಾ). - ಕಿಳ್ಳೆ ನಿ: (ಕಿಳ್ಳರದಿಂದ,) ಅಪ್ಪಣೆ, (ಹೋಗುವನು.) 
(ಬೆಟ್ಟಿ ಅ. ೧೬೬-೨೧). [ಆ ಕಿಲ್ಮ್‌* ಸರ್ಕ] 
ಕಿಳ್ಸೆರಗು "ಕಿಟಿಅಂಗು' ನೋ. 
ಕಿಳ್ಸೆರೆ (ನಾ). ಕೆಳಗಿನ ನರ, --ರಕ್ತನಾಳ: ಅರಿದಾಳ ಪಾಟಲಂ 
ಕಿಳ್ಸೆರೆ ರಕ್ತಂ ಮಂಜುಮೊಳೆ ., , ಮಧುವಿಲೋಚನಂಗಳ್‌ ಶುಭದಂ 
(ಅಶ್ವಶಾ. ೧-೨೩). [ಆ ಶೀಲ + ಸೆರೆ) 
ಕಿಳ್ಳೆ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌ ಚಿತ್ರವಾಹನ ಪೊನ್ಬು ಚ್ಛಾಳೆ 
ಕಿಳ್ಳಂ ನಾಗಣ್ಣನಧಿಕಾರಿಗಳಾಗೆ (ಎಕ. ೪1, ಕೊಪ್ಪ. ೩೭-೨; 675). [2] 
ಕಿಳ್ಳೆ ಮ್ಮ (ನಾ). ಒಬ್ಬಾತನ ಹೆಸರು: ಸಿಮ್ಮನೂರ ಕಿಳ್ಳಮ್ಮನ 
ಅಣ್ಣುಗಿಯ ರಟ್ಟಿ ಗನ ಬೆದೆ ಮೆಟ್ಟಿಯಾಲಮ್ಮಾನ್‌ (ಎಕ. ೪111, ಸೊರಬ. 
[ಕಳ್ಳ + ಅಮ್ಮ 1) 


85 


40 


೧೦-೧೩ ; 800). 


116 


ಕಿಳ್ಳಿಯ್ಯ 


ಕಿಳ್ಳೆಯ್ಯ (ನಾ). ಒಬ್ಬಾತನ ಹೆಸರು: ಬೊಇಚಂ ಬಿಟ್ಟಿ ಸ್ತಿತಿಯೆನ್ತಿನ್ನಡೆ | 

ಕಿಳ್ಳೆಯ್ಯವುವರೊರುಮಿಬ್ದು ಕೊಟ್ಟಿ (ಎಕ. ೫, ಕೋಲಾರ. ೨೩-೩ ; 900). 
(ಳ್ಳ * ಆಯ್ಕ] 

ಕಿಳ್ಳಾಣಿ (ನಾ). ಕೀಳು ನಾಣ್ಯ: ಕೇಣಿಯನಿತ್ತು ತನ್ನೊಡಲನೊಪ್ಪಿಸಿ 
ನಾಡ ವಿಟರ್ಗೆವೊಂದ ದುಗ್ಗಾಣಿಗೆ ಲಕ್ಕ ಜೀವದಭಿಮಾನವನಂಗಡಿಯಲ್ಲಿ | 5 
ಕಳ್ಳ ಕಿಳ್ಳಾಣಿಯ ಮುದ್ರೆಯಂತಿಹಪರಕ್ಕುರೆ ಸಲ್ಲದ ವೇಸಿಗರ್ಥಮಂ 
ಪ್ರಾಣಮನಿಕ್ಕಿಯಕ್ಕಟ ವೃಥಾ ಕೆಡುವಂ ಕೆಡುಕಂ ಧರಿತ್ರಿಯೊಳ್‌ 
(ನೀತಿಸಾ. ೭೯೪). [ಆ ಕಳಾಣಿ] 

ಕಿಳ್ಳಿ (ನಾ). (ಉಕ) ಚೇಷ್ಟೆ; ಕಿಲಾಡಿತನ; ಕಿಡಿಗೇಡಿತನ: ಇದೆಲ್ಲ 
ಕಳ್ಳಿ ಬಂದಿರೋದು ಅವರಪ್ಪ ಆ ಸುಬ್ಬಣ್ಣಾಚಾರಿಯಿಂದ (ಹನ್ನೊಂದ.|10 
೧೧೦) ; ಜನರು ಇಂಥ ಕಿಳ್ಳೀ ಮಾಡುವದು ಸರಿಯಾದ್ದಲ್ಲ 
(ಮೋಹಿನೀ. ಅ) ; ನಮಗೂ ಕಿಳ್ಳಿ ಮಾಡಬೇಕೆನ್ನಿಸಿತು (ಚಿಂದುಟಿ. ೪೨). 

[ಆ ಕಳ್ಳು?) 

ಕಿಳ್ಳಿಕೇತ, ಕಿಳ್ಳೀಕೇತ, ಕಿಳ್ಳೆಕೇತ (ನಾ). ೧. ಒಂದು ಬಗೆಯ 
ಸೂತ್ರದ ಬೊಂಬೆ: ಕೆಲಸವಿಲ್ಲದ ಬಡವ ಕೈಗೊಂಬೆಯಾಗುವನು, |15 
ಕಿಳ್ಳಿಕೇತನ ಹಿಂದೆ ಸೂತ್ರಧಾರ (ಅರಳು. ೪೭೧) ; ಕಿಳ್ಳಿಕೇತರಾಟಿದ 
ಹಿಂದಿರುವ ಸೂತ್ರಧಾರಕ ಶಕ್ತಿ (ಚೀ ನಭಾ. ೭೪). ೨. ಇಂತಹ 
ಬೊಂಬೆಗಳನ್ನು ಆಡಿಸುವವನು, --ಕುಣಿಸುವವನು : ಕಿಳ್ಳಿಕೇತನು 
ಗೊಂಬೆ ಕುಣಿಸುವೊಲು ಕುಣಿಸುವಳು (ಉಯ್ಯಾಲೆ. ೧೩-೫) ; ದಾಸರ 
ಆಟಿ, ಕಿಳ್ಳಿಕೇತರ ಆಟಿ... ಮನೋರಂಜಕ ಸಾಧನಗಳಾಗಿದ್ದು ವು 
(ಜನಜೀ. ೩೦). ೩, “ಕಿಡಿಗೇಡಿ? (ಜಾನಕೋ. ೩೮) ; ಪಂಗಡಗಳನ್ನು 
ವಿಂಗಡಿಸಿ ನಮ್ಮ ವಿರುದ್ಧ ಬಂಡೆಬ್ಬಿಸಲು ಹೂಡಿದ ಕಿಳ್ಳಿಕೇತರಾಟವಿದು 
(ಜನನಾ. ೧೨). ಕಿಳ್ಳೀಕೇತೆ: ೨. ಇವರಲ್ಲಿ ಕೆಲವರು... ಕಿಳ್ಳೀಕೇತನ 
ಆಟಿನಾಡಿ ಜೀವಿಸುತ್ತಾರೆ (ಕಭಾಗೆ. ೧೨೫), ಕಿಳ್ಳಿ ಕೇತ: ೧. ಇದೆಂತ 
ಕಿಳ್ಳೇಕೇತರ ಮದುವೆ? (ಚಿಳುಮ. ೨೦೬). (ಕಿಳ್ಳಿ * ಕೇತ] 

ಕಿಳ್ಳಿಕೇತತನ (ನಾ). ಹುಡುಗಾಟ; ಕಿಡಿಗೇಡಿತನ: ಇವು ಪರಟಿ 
ಕುದುರೆಗಳನ್ನು ಮೆಟ್ಟಿ ಕಿಳ್ಳಿಕೇತತನಕ್ಕೆ ಹೊರಟ ಹರಟಿಗಳಲ್ಲ 
(ಗಾಳಿಪ, ೫, ಮೆಚ್ಚಿಗೆಮಾತು). [ಕಿಳ್ಳಿಕೇತ + -ತನ] 

ಕಿಳ್ಳಿಕೇತಾಟಿ (ನಾ). ಕಿಡಿಗೇಡಿತನ: ಹಳ್ಳಿಗಳು ಮನೆಮನೆಗೆ ಅಲೆದಾಡಿ 
ಕುಳ್ಳು-ಸೊದೆಗಳ ತಂದು ಕಿಳ್ಳಿಕೇತಾಟದಲಿ ಕರೆಹಾಕಿ ಕೊಳ್ಳಿಯನು 30 
ಇಕ್ಕಿ (ದಾಸಿಗ. ೨೬-೬). (ಕಿಳ್ಳೆ ಕೇತ + ಆಟ] 

ಕಿಳ್ಳೀಕೇತ "ಕಿಳ್ಳಿಕೇತ' ನೋ. 

ಕಿಳ್ಳು, (ಕ್ರಿ). ಚಿವುಟು ; ಗಿಲ್ಲು. "ಕಿಳ್ಳಿ' ಪರಾ. 

[ದೇ. | ಶಮಿ. ಮಲ. ಕಿಳ್ಳು ; ತೆಲು. ಗಿಲ್ಲು; ತುಳು. ಕ] 
ಕಿಳ್ಳು, (ನಾ). ಕಣ್ಣೊಳಗಿನ ಸಿಚ್ಚು ; ಸಿಳ್ಳು; ಕೆಸರು: ಕಿಳ್ಳೆ ಮಡು |55 
ಕಣ್‌ ಕಿವಿ ಕೊಗ್ಗಿಯ ಪುತ್ತು (ಧರ್ಮಾಮೃ. ೫-೨೮) ; ಮಲಮೂತ್ರ ರಕ್ತ 
ಸಿಬಳು ಕಿಳ್ಳುಗಳಿಂದ ಹಲವು ಲಾಲಸ ಗುಗ್ಗೆಗಳಿಂ (ಜ್ಞಾನಚ. ೧೭-೩೦). 

")ಳ್ಳು' ಪರಾ. (2) 

ಕಿಳ್ಳೇಕೇತ "ಕಿಳ್ಳಿಕೇತ' ನೋ. 

ಕಿಅಟಿ (ನಾ). ಒಂದು ಅನುಕರಣ ಶಬ್ದ (?): ತಾಗಿದ ಗಜಾಸುರನಂ [40 
ಓಡಿದೆತ್ತಿ ಚಮ್ಮವಂ ಸಜಸಜಕಿ ಸಜನೆ ಸೀಳ್ದು ಬಿದಿರ್ಚಿಯಾಡುತ ಪುಟುಟಹ 
ಕುಟಿಹ ಕುನಟ ಕಿಜಟಿಕಿಜಟಿವೆಂಬ ಮಾದ್ಯದಿಂ ನಟಯ್ಸಿ ನಾಟ್ಕ ನಾಡಿದ | 
ಮಹೇಶ್ವರನ್‌ (ಎಕ. ೩೪1, ಚಿಕ್ಕನಾ. ೭೦-೨೩ ; 1255). [1) 

ಕಬ (ಕ್ರಿ). ೧. ತುಂಬು; ಗಿಡಿ; ದಟ್ಟಣಿಸು: ಬಿಜ್ಜೋದರಿಯರ 
ತೊಂಡಿಲುರವಕೆಯ ಪಜ್ಜಳದೊಡಿಗೆಯೊಳ್ಳಿ ದಾ ಸಜ್ಜೆ ವನೆಯ ಪಟ್ಟಿ ಶಾಲೆ (45 
ಯೊಳ್‌ ಸೆಳೆಕೊಂಡರುಜ್ಜು ಗವೆಂಗಳರ್ತಿ:' ಎಳು (ಭರಚ. ೧೩-೧೦೦). | 


20 


25 


೧೮೬೬ 


ಕಿಲಗೆಯ್‌ 


೨. ಅಡಗಿಹೋಗು; ಕುಸಿ: ಬಜ್‌ ದಾದುದು ಜಲಧಿಜಲಂ 
ಕಿಜದಿರ್ದುದು ಮೇರು ನಿನ್ನ ಭರದಿಂ (ಅಜಿಪು. ೮-೬). " ಕಿಕ್ಕಿಲಾ' 
ಪರಾ. (ದೇ. ॥ ಶಮಿ. ಮಲ. ಚೆ). 

ಕಲ್ಕಿ, ಕಿರ್ಕಿ (ಗು). "ಕಿಚಿದು' ಎಂಬುದಕ್ಕೆ ಸಮಾಸದಲ್ಲಿ ಬರುವ 
ಆದೇಶ ರೂಪ. "ಕಿಅೀಯೆಸಳು' ಪರಾ. ಕರ್ಕಿ. "ಕಿರಿಬೆಟ್ಟು', 
"ಕಿರಿಮೆ' ಪರಾ. [ಆ ಕೀಣಿದು] 

ಕಿಲಂಕಿಲ, ಕಿರಿಕಿರಿ, ಕಿರ್ಕಿರಿ (ನಾ). ೧. ಕಿರಿಕಿರಿ ಎಂಬ ಶಬ್ದ. 
"ಕಿಜೀಕಿಜಾಗುಟ್ಟು' ಪರಾ. *ರಿಕಿರಿ: ೨. ಕಿರುಕುಳ; ಕಾಟ; 
ಕಿಟಿಕಿಟಿ: ಹೊಸ ಹೆಂಡತಿಯ ಕಿರಿಕಿರಿಯೂ ಉಪದ್ರನವೂ ಹೆಚ್ಚಾ 
ಗುತ್ತ ನಡೆದಿರುತ್ತವೆ (ಮೋಹಿನಿ. ೧೪); ಅವಳು ಇಲ್ಲಿಗೆ ಬಂದರೆ ನನ್ನ 
ಮನಸ್ಸಿಗೆ ತುಂಬಾ ಕಿರಿಕಿರಿ (ನಡೆದಾ. 11, ೧೨೦೦). ಷಿ ಅಸ್ವಸ್ಥ 
ರಾಗಿದ್ದಾಗ ಮಾಡುವ ನರಳಾಟ : (8). ಕರ್ಕಿರಿ: (೪). 

ಕಿರಿಕಿರಿಮಾಡು ಜ ಪೀಡಿಸು; ತೊಂದರೆಕೊಡು : ಕೂಸು ಅತ್ತು 
ಕಿರಿಕಿರಿ ಮಾಡತೊಡೆಗಿದರೆ ಭಟ್ಟರ ರಾಮರಕ್ಷಾ ಅಂಗಾರವು ಅದನ್ನು 
ಶಾಂತ ಮಾಡುತ್ತಿತ್ತು (ಹಬ್ಬಬ. ೨೫); ಮರಲೀಧರನು ಕಿರಿಕಿರಿಮಾಡ 
ಹತ್ತಿದ್ದರಿಂದ ಮನೆಗೆ ತಿರುಗಿ ಬರುವಾಗ (ಜೀವಪ್ರ. ೨). 
[?./ ತುಳು. ಕಿರಿಕ0) 

ಕಿಲಂಕಿಲಗುಟ್ಟು (ಕ್ರಿ). ಕಿರಿಕಿರಿ ಶಬ್ದಮಾಡು; ಕಿರುಗುಟ್ಟು : 
ಚೀಜ್‌ ಕಿಆಕಿಜಿಗುಟ್ಟು ತಟ್ಟಿ ಳವಾಆ ಬಿದ್ದನು ಹಲುಗಿರಿದು (ತೊರರಾ. 

ಎಸುನ ಜೋದರ ನಾಳಿಯಂಬಿಗೆ ಕುಸಿದು ಕಿಜಕಿಆಿ 
[ಪಾಠಾಂ. ಕುಸಿಕಿಜಕಿದು ಗಿರಿ] ಗುಟ್ಟಿ ಹಲುಗಳ ಹಸರಿಸಿದವಲ್ಲಲ್ಲಿ ಬಲ್ಲಿದ 
ಭಲ್ಲುಕವ್ರಾತ (ತೊರರಾ. ೬-೩೨-೮). [ಕಿಜಸಿಕಿಜಕಿ + ಕುಟ್ಟು] 

ಕಿಲಗುಳ್ಳೆ ಕಿಲೀಯಗುಳ್ಳ' ನೋ. 

ಕಿಜಕಿಗೂಸು (ನಾ). ೧. ಸಣ್ಣಮಗು; ಚಿಕ್ಕಮಗು; ಹಸುಗೂಸು: 
ಕಿಜಸಿ [ಪಾಠಾಂ. ಜು]ಗೂಸಾದೊಡೆ ಬಲ್ಲಾಳದೇವನ ಮುಜಯಲಿಜಂವನೆ 
(ಕುರಾಸಾಂ. ೧೭-೭೩). ೨. ಚಿಕ್ಕಹುಡುಗಿ ; ಬಾಲಿಕೆ: ಕಿಜಕಿಗೂಸ 
ಹೋಗುವುದು ಕಿಜಾಮಾತನಾಡುವುದು ಕು ಸತ್ತ ಆವ ಕಆಕಿವುದು 
ತನ್ನೆ ತಾನಿಟಿದು ಕೊಂಡಂತೆ (ಸರ್ವಜ್ಞ. ೧೮೧೪). 

(ಆ ಕಿಆಿದು * ಕೂಸು] 

ಕಲಗ, ಕಿರಿಗೆ, ಕಿರುಗೆ, ಕಿಲುಗೆ (ನಾ). ಚಿಕ್ಕ ಸೀರೆ; ಬಾಲಕಿಯರು 
ಉಡುವ ಸೀರೆ: ನಿಗಳವುಂಗುರ ಗೆಜ್ಜೆ ಪೊನ್ನಂದುಗೆ ಪವಳಮುಂ 
ಮುತ್ತು ಪೊಚ್ಚ ಕಿಟುಗೆ ಅವಿಕೆಯುಂ (ಪಾಠಾ. ಪೊಸ ಜವಕಿಗೆ 
ಕಿಜುಗೆಯುಂ)] (ಬಸಪು. ೧೪-೧೫). *ೌರಿಗೆ: ಎರಡು ಕಿರಿಗೆ ತೊಗೋ 
ಅಂತ ಕೈಯೆತ್ತಿಕೊಟ್ಟಾಗ (ಗಂಮಾಯಿ. ೧೭) ; ಅವಳು... ಬೂದು 
ಬಣ್ಣದ ಕಿರಿಗೆಯೊಂದನ್ನು ಹೊಡೆದಿದ್ದಳು (ಪುನರು. ೪). ರುಗೆ; 
ಕಿನ್ನುಡೀ ಕಿರುಗೆಜ್ಜೇ ಕಿರುಗೆ ನಾಗರೆಸುತ್ತು (ನಾಪದ. ೨೦). *ಿಉಗೆ : 
ಉಟ್ಟುದಂತುದಯ£ಇಗದ ಕಿಜುಗೆಯಂತೆಡದ ಬಟ್ಟಿ ದೊಡೆಯೊಳು 
ರುಧಿರವಿಳಿಯಿತ್ತು (ವೀಶೈಪು. ೪-೨೧-೧೧). [?) 

ಕಿಅಕಿಗ್ಗೆ (ನಾ). ಏಕಿರ್ಗಿ: *ಕಿಜಿಗೆಐ ಒಆಫು' (ಶಮದ. ಪಂ. ೨), [?] 

ಕಿಲಕಗೆಜ್ಜೆ, ಕಿರಿಗೆಜ್ಜೆ (ನಾ). ಸಣ್ಣಗೆಜ್ಜೆ ; ಕಿಂಕಿಣಿ: ಕಾಲಲಿ ಕಿಆ 
ಗೆಜ್ಜೆ ನೀಲದ ಬಾವುಲಿ (ಪುರಂದ. ೧-೧೪೧-೧೧). *ಿರಿಗೆಜ್ಜೆ : (4). 
"ಕಿಲುಗೆಜ್ಜೆ' ಪರಾ. [ಆ ಕಿಜಕಿದು ೬ ಗೆಜ್ಜೆ) 

ಕಿಜಂಗೆಯ್‌ (ಕ್ರಿ). ಸಣ್ಣದು ಮಾಡು; ತೆಗಳು; ನಿಂದಿಸು: ನಿಮ 
ಗೆಮ್ಮ ಮಾಡಿದಪಕಾರಮಾವುದಕ್ರಮದಿನೆಮ್ಮ ಮೇಲೆ ಬರೆ ಲ್ಯ ಕ್ಳು ಮೆ 
ಪೇಲಮೆಂದ ಲಕ್ಷ್ಮಣನ ಮಾತು ಕೀಜಿಗೆಯ್ಯೆ [ಪಾಠಾಂ. ಕಿವಿಗೆಯ್ದೆ) 
ಚಿತ್ತವಿತ್ತಿಂತೆಂದರ್‌ (ಪಂರಾಮಾ. ೧೪-೯೪). [೮ ಕಿಜಿದು 4 ಕೆಯ] 


೫-೭-೪೫); 


ಕಿ೫ಗೆಹೊಲ 


ಕಿಣಗೆಹೊಲ (ನಾ). ಚಿಕ್ಕಗದ್ದೆ; ಸಣ್ಣಗದ್ದೆ(?) : ನಾಯಕರ ಕಿಗೆ 

ಹೊಲನ ಕಡನ ಮುದಿಹೊಲಕೆ (ಎಕ. ೫೪, ಹೊಳೆನ. ೮೦-೧; 1417). 
(ಕಜಗೆ? + ಹೊಲ (೮ ಪೊಲ)) 

ಕಿಲಗೊಳ್‌ (ಕ್ರಿ). ಚಿಕ್ಕದಾಗು (?): ಬಲಹರನ ಚರಣದಂಡದ 


೧೮೩೭ 


ತಲೆಯೊಳ್‌ ಕಿಜಕಿ (ಪಾಠಾಂ, ನೆಜಕಿ]ಗೊಂಡೆಟಲ್ವ ಬಾಂದೆೊಆಕ ಯೆಲರಿಂ | 5 


ದೊಲೆದುದು ವಿಷ್ಣುಕುಮಾರನ ಗೆಲವಂ ಕಂಡಮರರೊಸೆದು ಕಟ್ಟಿದ 
ಗುಡಿವೊಲ್‌ (ಅರ್ಧನೇ. ೬-೩೪). [£ ಕಿಜ್‌ದು - ಕೊಳ್‌] 
ಕಿಲ ಚು, ಕಿರಚು, ಕಿರಿಚು, ಕಿರುಚು (ಕ್ರಿ). ಕೂಗು; ಚೀರು; 
ಅರಚು : ನಗದಿರ” ಬಾಯ್ಯಡಿಗೊಳ್ಳೆದಿರ್‌ ಕಿಜಿಡದಿರ್‌(ಕಬ್ಬಿ ಕಾ. ೧೬೬). 
ಕಿರಚು: 
(ಬಂಗಾಹೆ. ೪೧); ಕಿರಚಬೇಡ... ನಾನೇ ದೊರೆ, ಬಾಗಿಲನ್ನು ತೆಗೆ 
(ಪಾಶ್ಞಾಫ. ೧೯). ಕರಿಚು: ಹುಡುಗರು ಎದ್ದುನಿಂತುಕೊಂಡು 
"ನಮಸ್ಕಾರ ಸಾರ್‌' ಎಂದು ಕಿರಿಚಿದರು (ರಂಗಕ. ೩೧). ಕಿರುಚು : 
ಆ ಬೆಕ್ಕು ಬಹುಹೊತ್ತು ಕಿರುಚಿ ಒರಟೊರಟಾಗಿ ಸುತ್ತಾಡಿ, ಪರಚಿ, 
ಅಕಸ್ಮಿಕವಾಗಿ ಆಗುಳಿ ತೆಗೆದುಕೊಂಡಿತು (ಶಿಕ್ಷದ. ೪೨೫). 
[ದೇ. ॥ ತಮಿ. ಕಾವು] 

ಕಿಜದು, ಕಿರಿದು (ನಾ). ೧. ಚಿಕ್ಕದು; ಸ್ವಲ್ಪವಾದದ್ದು; ಸಂಕ್ಷೇಪ 
ವಾದುದು: ಕಿಜಕಿದಜಕೊಳ್‌' ಪಿರಿದುಮರ್ಥಮನಜ್‌ಪಲ್‌' ನೆಜಕಿವಾತ 
ನಾತನಿಂದಂ ನಿಪುಣಂ (ಕವಿರಾ. ೧-೧೫) ; ನಿಮಗನಿಬರ್ಗೆಂ ಕಿಜಾದೆಯಾ 
ಯುಷ್ಕಮೆಂದು ಪೇಲಕ್ಜೊಡೆ (ವಡ್ಡಾರಾ. ೧೦೦-೨೪) ; ಕಿಜಿದನಜಕಿವುದಂ 
ನುಡಿವೆಂ (ಶಾಂತಿಪು. ೨-೩೭) ; ಬಗೆ ಕಿಜಕಿದು ಮಾತು ಪಿರಿದೆನೆ (ಮಲ್ಲಿಪು. 
೧-೩೧); ಹೂತು ಹಿಗ್ಗುವ ಪುಳಕರಾಜಿಗೆ ದೇಹ ಕಿಜೀದೆನುತ (ಕುವ್ಯಾದ್ರೋ. 
೧೫-೨). (ಗು). ೨. ಚಿಕ್ಕದಾದ; ಸಣ್ಣ : ನಾಣುಮಂ ಕಿಜಿಕಿದು ಜಾಣಂ 
ಮನಟ್ಮಜನೀವ ಚುಂಬನಂ ಕಳೆದುವು (ಪಂಪಭಾ. ೫-೨೭); ಪ್ರತಿಭೆ 
ನಿಸರ್ಗಮುಂಟು ಕಿಆದೋದುಗಳೊಳ್‌ ಕಜಕದುಂಟು ಬಲ್ಮೆ (ಗದಾಯು. 
೧-೫೦); ಕಿಚಿದಾಲೋಕನ ಚಂದ್ರಿಕಾಪ್ರಸರದಿಂ. . ಎಿಟಿದಾಂಡೋಳಿತ 
ಮೌಳಿಯಂ (ಅನಂಪು. ೭-೫೭) ; ಪಾಂಡವರು ಕುರುಭೂಮೀನಿವಾಸಳೆ 
ಬಂದು ಬಿಟ್ಟರು ಕಿಜಕಿದು ದಳಸಹಿತ (ಕುವ್ಯಾಭೀ. ೧-೧೮). ಕರಿದು: 
“ ಫುಟ್ಟ, ಚುಟ್ಟ - ಆಲ್ಬೀ ಭಾವೇ, ಕಿರಿದೆರೊಳ್‌ ೨ (ಕಾಶ ಕೃ. ೨೫೬); 
ಅಲ್ಪವೊ ಭೂಮವೊ ಹಿರಿದೋ ಕಿರಿದೋ (ಅನಿಕೇ. ೩೧-೧); ಆ ದೊಡ್ಡ 
ಸಂಸಾರಕ್ಕೆ ಮನೆ ತುಂಬ ಕಿರಿದು (ರೂಢಿ). 

ಕಿಅಕಿಕಿಜೀದು (ದ್ವಿರುಕ್ತಿ) : ಬಾಯ್ವೆಣ್ನೆಯೊಡನೆ ಕಿಜಕಿಕಿಜಿದೆ ನಂಜ 
ನೊಡಿ (ವಡ್ಡಾರಾ. ೧೮೬-೨೪); ಪೊನ್ನ ಬೆಳ್ಳಿಯ ಸಿಫ್ಪುಗಳೊಳ್‌ ಜತಿ 
ಕಿಜಕಿದನೆಜಕೆದು. (ಪಂಸಭಾ. ೪-೮೭ ವ); ಕಿಜರಿಕಿಜಸಿದೆ ಮೆಟ್ಟಿ ಮುಂದಂ 
ಕಿಜೀಕಿಜಸಿದನೆ ಸಾರ್ಚಿ ತಮ್ಮ ಗದೆಗಳನಾಗಳ" ಕಿಆತಕಿಟದೆ ತಿರುವಿ 
( ಗದಾಯು.೮-೭); ಕಡಿದು ಕಿಜಕಿಕಿಅರಿದನೆಲುವಂ ಪುಡಿಗುಟ್ಟಿಸ(ಯಶೋಚ. 


೪-೧೯); ಗುಹೇಶ್ವರನ ಲಿಂಗವ ಕಿಜಕಿಕಿಆದಾಗೆ ನೆನೆದರೆ ಹಿರಿಹಿರಿಯಾಗಿ' 


ಕಾಡುವುದು ನೋಡಾ ಮಜಹು (ಅವಚಂ. ೨೨೯-೧೦೩೬). ಕಲಕಲ 
ದಾಗು  ಚಿಕ್ಕಚಿಕ್ಕದಾಗು: ಕಿಚಿಸಿಕಿಜಕಿದಾಗಿಕೆ. ಮೆಯ್ಯ ಂ ಕೊಟ್‌ 
ಕೊಜಕಿದುಂ (ಧರ್ಮಾಮೃ. ೩-೬೯) ; ಪದಂಗಳ್‌ ಕಿಜ್‌ಕಿಆಿದಾಗಿಯಂದೆ 
ಮಾಗಿರೆ (ಅಪ್ರತಿ. ೧೦-೧). ಕಿಜಕಿಜೀಯ - ಚಿಕ್ಕ ಚಿಕ್ಕು; ಸಣ್ಣ ಸಣ್ಣ: 
ಕಿಜರಿಕಿಜಯವಾಗಿ ನಿನ್ನಂ ತಜತಿತಜಕಿದಡಗಿಂಡೆಯಂ ತಗುಳ್ಳಾಡುವೆನೊ 
(ಬಂಹರಿ. ೮-೧೨); ಕಿಜಕಿಕಿಜಕಿಯ ಸಮಯಗಳನೆಬ್ಬಟ್ಟಿ (ಬಸಪು.೫೨-೩೦). 
ಕಿದಂತರ - ಸ್ವಲ್ಪದೂರ: ಸತಿಯ ಪೆಜಗೆ ಕಿಜಿದಂತರದೊಳ್‌ ಕೈಲಾಸ 
ನೆಂಬ ಕಂಚುಕಿ ಬಂದಂ (ಕಾದಂಪೂ. ೫೧೯); ಕಿಜಕಿದಂತರಮಂ ಬಂದ 
ಬಂಧು ಜನಧುಮಂ.., ಮಗುಟಿಲ್‌ ಪೇಟ್ಗು (ಧಮ್ಮಾ೯ಮೃ. ೧-೧೦೨). 


ಆ ಪ್ರಾಣಿಯು ಅಂಬಾ ಎಂದು ಕಿರೆಚ ಹೃತ್ತು|!0 


ಕಿ೫ದು 


ಕಿಅದಂತರು - ಸ್ವಲ್ಪ ದೂರದವರೆಗೆ: ಎನ್ಮುಂ ಕಿಜಿದಂತರಂ ಕಳಿಪಿ 
ಮಗುಲಕ್ತಿ ಬಾ (ಸಂಪಭಾ. ೯-೬೩); ಕಿಂಕರತ್ರಯಂ ಕಿಜಕಿದಂತರಂ 
ಪೋಗಿ (ಪಂಚತಂ. ೧೪೨-೩) ; ಪೂರ್ವದಿಶಾಮುಖನಾಗಿ ಕಿಟಿದಂತರಂ 
ನಡೆದು ಬಂದು (ಬಸರ, ೨-೪೬). ಕಿಜಂದ ಆಡು ಇ ಸಣ್ಣದಾಗಿ ಮಾಡಿ 
ಹೇಳು; ತೆಗಳು; ನಿಂದಿಸು: ಉಪಕಾರವಂ ಕಿಆಅಿದ ಆಡಿದವನೋ 
(ಬಸಪು. ೪೦-೪೨). ಕಿಜಾದಾಗಿ - ಸ್ವಲ್ಪಮಾತ್ರ: ಸಾಯಬಯಸಿದೆ 
ಮಗನೆ ವಿಧಿ ನನಗಾಯುಷವ ಕಿಜಿದಾಗಿ ಕೊಟ್ಟಿ ನು (ಕುವ್ಯಾದ್ರೋ. ಓರಿಇ. 
ಪರಿ. ೨೬೯). ಕಿಜ್‌ದಾಗಿಸು - ಚಿಕ್ಕದಾಗಿ ಮಾಡು: ಹಿರಿದಾದ ತಳಿ 
ಮೇರುವೆಗಳನಡಸಿಯೆ ಕಿಜತಿದಾಗಿಸಿದ ದುರ್ಗವನು (ಕಂನವಿ. ೧೬-೩೪). 
ಕಿ೫ದಾನುಂ - ಕೊಂಚ; ಸ್ವಲ್ಪ: ಸಮನಿಸಿರೆ ಕೆಂಪು ಕಿಜಿದಾನು 
ಮಜೀಗೆ ಸೌಗಂಧಿಕಾಖ್ಯಮದೆ ಕಲ್ಲಾರಂ (ವಸ್ತುಕೋ. ೨೫-೨೩); 
ಕಿಜಿದಾನುಂ ಪೊಟ್ಟುಮಲ್ಲಶ್ರಮದೆ ಫೊಣರ್ದು (ಜಗವಿ. ೪-೩೮). 
ಕಿಜಿದಾನುಂಬೇಗಂ - ಸ್ವಲ್ಪಕಾಲ; ಸ್ವಲ್ಪಹೊತ್ತು: ಎಂದು 
ಕಿಆಿದಾನುಂ ಬೇಗಮಜಕಿ ಮರುಳಾದಂತೆ (ಪಂಪಭಾ. ೫-೧೨ ವ). 
ಕಿರಿದಾನುಂಬೇಗದಿಂ ೬ ಸ್ವಲ್ಪಹೊತ್ತಿನಲ್ಲಿಯೇ: ದುರ್ಯೋಧನನು 
ಮಾಗಳೆ ಬಂದು ಬಲಿಬಂಧನನ ತಲೆದೆಸೆಯೊಳ್‌ ಕುಳ್ಳಿರೆ ಕಜರಿದಾನುಂ 
ಬೇಗದಿಂ (ಪಂಪಭಾ. ೯-೧೦ ವ). ಕಿಜೀಿದುಕಾಲ, ಕಿರಿದುಗಾಲ ಎ ಸ್ವಲ್ಪ 
ಸಮಯ; ಕೊಂಚ ಹೊತ್ತು: ಇಳೆಯೊಳಿನ್ನುಂ ಕಿಜಿದು 
ಕಾಲವ ಬಳಸಬೇಹುದು (ಬಸ ಪು. ೨೦-೮) ; ತನ್ನ ನಿಜಗಾಣಂತಿಹ 
ಮೂರ್ತಿಯಂ ಕಿರಿದುಗಾಲಮ್ಮಿಲ್ಲಿಯಿರಿಸಿ ಕೊಳಲಿಚ್ಛೈಸಿದಂ (ತುರಂಗ. 
೮೯-೩೫). ಕೀಲದುಗೊಳ್‌ - ಕೊಂಚ ತೆಗೆದುಕೊ; ಸ್ವಲ್ಪವಾಗಿ 
ತೆಗೆದುಕೊ: ತುಜುನೆಯ ಕಾಯ್ಗಳುಮಂ , . , ಶರ್ಕರೆಯಿಂ ನೆಜಕೆ 
ತಿಂದು ಬಿಸಿಯನೀರಂ ಕಿಚಂದುಗೊಳಲ್ಕಜಿಯದುಟಾಗುಮೇೇ ಕೆಯ್ಮಸಕಂ 
(ಖಮದ. ೧೪-೪೨). ಕಿಅಂದುದಿನ - ಕೆಲವುದಿನ: ಒಂದಿನಿತು ತಳುವಿಲ್ಲ 
ಹೇಳಲು ಕಿಆಿದುದಿನನೆನಲು (ಬಸಪು. ೪9-೬೯). ಕಿಜಂದು ಪೊಲ್ತು ಎ 
ಕೊಂಚಕಾಲದವರೆಗೆ; ಕೆಲಹೊತ್ತು: ಅಂಕೆಗೊಂಡು ಕಿಜಿದು 
ಪೊಟ್ಟು ಕಾದೆ (ಪಂಪಭಾ. ೧೦-೭೦ ವ); ಅಸ್ಪಂದನೇತ್ರದಿಂ ಕಿಜಕಿದು 
ಫೊಲಟ್ಟು ನೋಡುತ್ತುಮಿರ್ದು (ವರ್ಧಪು. ೨-೫೫ ವ). ಕೆಜಿದುಬೇಗಂ = 
ಕಿಲೀದುಪೊಟ್ಟು: ಕಿಜಕಿದು ಬೇಗಮಿರ್ದಾರಾಧನೆಯಂ ವಕ್ಸಾಣಿಸುವುದಂ 
ಕೇಳ್ದು (ವಡ್ಡಾರಾ. ೮೩-೭); ಜಗುಲಿಯ ಮೇಗಣ ' ಕುಸುಮದೆಸಳ 
ಮಿಸುಗುವ ಪೊಸದಳಿಂಬದ ಮೇಗೆ ಕಿಆಕಿದು ಬೇಗಂ ವಿಶ್ರಮಿಸಿ (ಆದಿಪು. 
೧೧೨೭೧ವ) ; ದವನಕನೇಶಕಾಗ್ರಮನನಾಗಿ ಕಿಜೀದು ಬೇಗಮದನಾಲಿಸಿ 
ಕೇಳ್ದು (ಪಂಚತಂ. ೩೬-೧೪). ಕಿಅತಿದೆಡೆ ಎಸ್ಟೈಲ್ಬ ಸ್ಥಳ; ಕೆಲವು ಭಾಗ; 
ಕೆಲವು ಅಂತರ: ಸುದರ್ಶನನೆಂಬ ಸಿವಿಗೆಯನೇಜಕಿ ಮಹೀಪಾಲರೇಟ 
ಡಿಯಂ ವಿಯಚ್ಛ್ಚರರೇಟಡಿಯನುಯ್ಲುಂ ಬಟ್‌ಯಂ ಸುರಾಸುರರ್‌ 
ಕಿಜದೆಡೆಯನುಯ್ಕೆ (ಚಾವುಂಪು. ೫೩-೧೬) ; ಕಿಜೀದೆಡೆಯ ದಂಡರತ್ನದಿಂ 
ತೊಡೆಯಿಸಿ ಕಳೆದು (ಅಜಿಪು. ೯-೩೪ ವ); ಕ೮ಆದೆಡೆಯಂ ಪೋಗೆವೋಗೆ 
(ಕಬ್ಬಿಕಾ. ೧೧೦); ಬಂದು'ಕಿಅದೆಡೆಯ ನಡೆ ವಿಜಯನಾಗೆಂದು ತನುವನು 
ತಡವಿದರು (ಕುವ್ಯಾದ್ರೋ. ೪-೫೩). ಕಲಿಯ - ೧, ಚಿಕ್ಕವನು; 
ಸಣ್ಣವನು; ಕಡಮೆ ವಯಸ್ಸಿನವನು: ಕಿಜಕಿಯಂ ಮುತ್ತಂ 
ಧನದಂ ಬಜಕಿಯಂ ತೊಆಕಿದಂ ಗೃಹಸ್ಥ ನೆನ್ನದೆ ಮುಂಬಿ ಟ್ರ ಜಸಿ 
ಕೊಲುತಿರ್ಪ್ಪ ಜವನ (ಆವಿಪು. ೪-೭೭); ಅವರಿನ್ಹ೦ ಕಿಜಕಿಯರ್ಲ್ಲಾಕುಳದ 
ಸಿದ್ಭಾನ್ನ ನಯವೇದಿಗಳ್‌ (ಸೌಇಇ. 201-1, ೪೫-೮೦; 980) ; ನಿಮ್ಮ 
ಕಆಕಿಯಗುಡ್ಡೆಂ ವಾಯುಭೂತಿಯಾಯಿರ್ಜನೆ (ಸುಕುಮಾ.೪-೨೩ ವ); 
ಹಿರಿಯನಲಿ ಜನಕಂಗೆ ನೋಹವು ಕಿಟಿಯನಲಿ ಕಡುಮೋಹ ಜನನಿಗೆ 
ನಿರುತ ಮರುಚಲು ಮಗನು (ಕುವ್ಯಾಆ ಓರಿಇ. ಪರಿ. ೩೧೧). 


ಕೀದೇಗು ೧೮೩೮ 


೨. ಕೆಳಮಟ್ಟಿದವನು; ಹೀನ; ಕೇಳ; ಅಲ್ಪ: ಪೆಆರಂ 
ಪೊಗಬ್ಬಪೆಯೆಮ್ಮಂ ಕಆಯರ್‌ ಮಾಡಿದಪೆಯೆಲವೊ ಸಂಜಯ 
(ಗದಾಯು. ೩-೫೬); ಎನ್ನಿಂದ ಕಿಜಿಯರಿಲ್ಲ, ಶಿನಭಕ್ತರಿಂದ ಹಿರಿಯರಿಲ್ಲ 
(ಬಸವ. ೩೩೪) ; ವರಧರ್ಮವನುತ್ಸವದಿಂ ಸ್ಥಿರಮನದಿಂ ಕೇಳಲೊಲ್ಲ 
ದಾತನೆ 8ಜಿ ಯಂ (ಧರ್ಮಾಮೃ. ೨-೧೭೫). ಕಿಅಂಯಂದು - ಚಿಕ್ಕೆಂದು; 
ಬಾಲ್ಯಕಾಲ: ಕಿಜಿಯಂದಿಂದಿತ್ತ ನಡಪಿದೋದಿಸಿದ ದಾದಿಯೆನಿಪ್ಪು 
ದಅ90 (ಆದಿಪು. ೪-೨೧ ವ); ತೊಲಗದೆ ಗೋವುಗಾದ ಕಿಜಕಿಯಂದಿನ 
ಗೋವಿಕೆ ನಿನ್ನ ಚಿತ್ತದೊಳ್‌ ನೆಲಸಿದುದಕ್ಕುಂ (ಪಂಸಭಾ. ೯-೪೪); 
ಕಿಜಿಯಂದು ತಂದೆ ಬಗ್ಗಿಸಲಜಕಿಯನೆ ತಾಯ್‌ ಜಡಿದು ತಿಳಿಪಲಜಕಿಯಳೆ 
(ಸುಕುಮಾ, ೨-೬೨) ; ಮಗನಂ ಕಿಜಿಯಂದಿಂ ತೊಡಗಿ ಶಿಕ್ಷಿಸದಿರ್ದಣಕ 
ನಿಂತಾಯ್ತು (ಧರ್ಮಾನ್ಳು. ೨-೮೩); ಕಿಜಿಯಂದೆನಗೆ ಪತಿಯಳಿದು 
ಪೊರೆವರಿಲ್ಲದೆ (ಪದ್ಮರಾ. ೧೩-೪); ಕೀಣಯಕೋಲು - ಭೂಮಿಯನ್ನು 
ಅಳೆಯುವ ಒಂದು ಪ್ರಮಾಣದ ಕೋಲು: ಮಕಿಜಕಿಯಣ್ಣಿಯ 
ಸಿಂಗನ ಕಟ್ಟೆ ಯಲು ಕಿಜಿಯ ಕೋಲಲು ಮೂಜು ಮತ್ತರ್‌ 
ಗೆಟಕ್ತಿಯುಮಂ ಬಿಟ್ಟಿರ್‌ (ಎಇ. 11, ೬೫-೨೨; 12ನೆಯ ಶತ). ಕಿರಿಯವಂ, 
ಕೀಯಿಯವನು - ಚಿಕ್ಕವನು : ಈ ಕಿಟಿಯವನಲಯಡೆ ಕೆಡೆನುಡಿದ 
ನಪ್ಪೊಡಂ ನೆಜಕಿ ಸಲಿಸುವುದು (ಪಂಪಭಾ. ೬-೬೧). ಕಿಅೀಯವಳ್ಳ 
ಕಿಆಯಳ್‌, ಕಿಂತಿಯಳು ಎ ಚಿಕ್ಕವಳು ; ಕರಿವಯಸ್ಸಿನವಳು: 
ಈಗಳೀ ಕಿಆಯವಳ್‌' ನಮಗೊಂದುಮಂಿಂತುಟಿನ್ನ ಳ್‌ (ಆದಿಪ. ೩-೨೬); 
ತಿಜಕಿಯವಳ್‌ , . - ಮೆಜ್‌ವಳಿಂದುಮುಖಿ ಚಂದನೆಯೆಂಬಳ್‌ (ವರ್ಧಪು. 
೧೫-೪೫) ; ಅನಿಬರಿಂ ಕಿಜಕಿಯಳ್‌ ಬ್ರಹ್ಮಿಯೆಂಬ ಮಗಳಂ ಪಡೆದು 
(ಆದಿಪು. ೪-೪೪ ವ), ದುರ್ಯೋಧನನಿಂ ಕಿಜಿಯಳ್‌ ದುಶ್ಯಳೆಯೆಂಬಂತೆ 
(ಶಮದ. ೧೩೧ ಪ್ರಯೋ); ಕಿಜಿಯಳಿವಳೆಂದೆನ್ನುವಂ ನೀಂ ಬಣಜಾದೆ 
ಕಾಡದಿರು (ಬಸಪ. ೧೪-೨೨). ಕಿಆಯಾಶ - ಚಿಕ್ಕವನು : 
ಯಾತನೆ ಪರಿವಾರಕ್ಕ ಮರಸಂಗಮಣುಗನಾಗಿ ಬಳೆಯೆ (ಚಾವುಂಪ. 
೨೩-೪); ಶಿಟಿಯಾತಂ ನಿಸರ್ಗದಿಂ ವಕ್ರಗತಿಪರಿಣಾಮದಿಂ ಸ 
ಉನ್ಮತ್ತನಾದಂ (ಸುಕುಮಾ. ೨-೫೭ ವ). ಕಿಲವಿರಿಯರ್‌ ಎ ಕಿರಿಯರು 
ಮತ್ತು ಹಿರಿಯರು; ಚಿಕ್ಕವರು ಮತ್ತು ದೊಡ್ಡವರು: ತುಆಃಲ 
ಪರಕೆಯ ಸಮಾನಪ್ರತಿಸತ್ತಿಯಿಂ ಕಿಜಕಿವಿರಿಯರಜಕಿದು ಪೊಡವಟ್ಟು ಪರಸಿ 
(ಪಂಪಭಾ. ೬-೩೩ ವ). 
[ದೇ. ॥ ತಮಿ. ಚಿದು; ಮಲ. ಚಿಣ್ಮು, ಚೆಲ್ಮು, ಚೆಖ; ತುಳು. 
ಕಿರಿ, ಕಿರು; ಕೊಡ. ಶಿರ್ಕೆ; ತೆಲು. ಚಿಜು; ಕೋಲಾ, ಕಿರ್‌) 
ಕಕ ದೇಗು (ನಾ). ಒಂದು ಮರದ ಹೆಸರು; ಭಾರಂಗಿ: ಸುರದುಂಬೆ 
ಸಿಂಧುವಾರೆ ಮರಿಚಂ ಕಿಚಿೌದೇಗು ಗರ್ದುಗಿನೆಲೆಯೆಂಬಿವುಮಂ ಬೆರಸಿ 
(ಖಮದ. ೭-೩೨). "ಕಿಲುದೇಗು? ಪರಾ. (ಆ ಕಿಅೀದು + ತೇಗು] 
ಕಿಅದೊಟ್ಟಿಲು (ನಾ). ಸಣ್ಣತೊಟ್ಟಿಲು: ಸಿಂಗಾರದುಜುಬಿನ ಕೆಳದಿ 
ಯರ ಕೈನೇಣ ಕೀಸಿದೊಟ್ಟಿ ಲಿನ ಬೊಂಬೆಗಳ (ಕುವ್ಯಾಭೀ. ೫-೩೪). 
(ಆ ಕಿಚಿದು + ತೊಟ್ಟಿಲು (ಆ ತೊಟ್ಟಲ್‌)) 
ಕಿ0ಿ8ನೇಖಕಿಲು (ನಾ). ನೇರಿಲದಲ್ಲಿ ಒಂದು ಜಾತಿ; ಸಣ್ಣ ನೇರಳೆ : 
*ಕಾಕವಲ್ಲಭಾ- ಕಿಜಿನೇಜಕಿಲು * (ಓಷಧಿ. ೩೨). 
[ಆ ಕಿಚಕಿದು + ನೇಜ್‌ಲು (ಆ ನೇಣೀಲ್‌)) 

ಕ ಅ ನೋಟಿ (ನಾ). ಸ್ವಲ್ಪ ಮಾತ್ರ ನೋಡುವುದು; ಓರೆನೋಟ; 
ಕುಡಿನೋಟ : ಕಿಆನೋಟ ವಿಟನಿಂಗೆ ಅರೆನೋಟ ವಿದುಷಕಗೆ 
(ಸರ್ವಜ್ಞ. ೧೬೩೨). "ಕಿಟಜುಸೋಟ' ಪರಾ. (. ಕಿಜಿದು 4 ನೋಟ] 

ಕೀಲಪಿಲ್ಲಿ, ಕಿರಿಪಿಲ್ಲಿ (ನಾ). ಚಿಕ್ಕಪಿಲ್ಲಿ; ಸಣ್ಣ ಕಾಲುಂಗುರ: ಕಿಚೀಪಿಲ್ಲಿ 
ಯನು ಇಟ್ಟು ವಾಣಿಪತಿಸಿತನೆಂಬೊ ನೆಂಟಕಿಯಾ (ವಿಸಾಸು. ೫೪-೬). 


0 


rn 


ಕಿಲ ಮಾತು 


ಕರಿಪಿಲ್ಲಿ: ಚಂದೆದಲಿ ಮಾಂಟು ಕಿರಿಪಿಲ್ಲಿ ಎಲ್ಲವೂ ಮಂದಗಮನೆಗೆ 
ಒಪ್ಪಿದವು (ಚಂದ್ರಹಾ. ೪-೧೬); ಇಚ್ಚರದ ಕರಿಪಿ ಲ್ಲಿ ಯಾ ದ್ಯ ಲ್ಲಿ 
ಶೃಂಗರಿಸಿ (ಔನಮು. ೪೩-೨೬). [ಆ ಕಜದು + ಸಿಲ್ಲಿ] 


ಕಿಲುಪು, ಕಿಲೀಹು, ಕೆಲುಪು, (ಕ್ರಿ). ತುರುಕು; ಒಳಸೇರಿಸು: 


ಎಜಗದರಾತಿ ರಾಯ ೫೫ ಯೊ ಅಕಿ ಯೊ ಳ್‌ ಪರಜೋಂಕೆಯಪ್ಪಿನಂ 
ಕಿಜರಿಪಿ ಭುಜಾಸಿಯಂ ಜಸಮನೆಣ್ಣೆ ಸೆಯಾನೆಯ ಕೋ ಗೊಂಬಿನೊ 
ಳ್ನೈರಿಸಿ (ಎಕ. ೫11, ತುಮಕೂ. ೩೮-೧೩; 1160); ಅಸುಸ್ರಿತು ಪಾಂಡ್ಯ 
ನೃಪಾಳರೆಕ್ತಜಳದಿಂ ನೀರೂಡಿ ಸುಜಕ್ಕಿಂಬಿನಂ ಮಸೆದಂ ಬಿಲ್ಲಮಮಸ್ತಶಾಣ 
ತಳದೊಳು ಘೋರಕೆಂಬಿನಂ ಜೈತುಗೀಪ್ರಸೃತಾಸ್ಕಾಂಬುಜಕೋಷದೊಳ್ಳಿ 
ಆಫಪುವಂ ಘಣ್ಮೆಂಬಿನಂ ಕೂರ್ಪು ದಳ್ಳಿಸೆ ಬಲ್ಲಾಳ ನೃಪಾಳಕಂ ನಿಜಭುಜ 
ಪ್ರೌಢಪ್ರ ತಾಪಾಸಿಯಂ (ಎಕ. ೪, ಬೇಲೂರು. ೭೭-೧೪ ; 119%); ಕಿಜ್‌ಫುವ 
ಗೇಣ ಕೇಣಮಿವರಿಂ ನವಯೌವನಯೋಗ್ಯ ಮಾಯ್ತು (ಪುಸ್ಪಪು. ೨-೬೧). 
ಕಿಅಂಹು : ೧. ಹಜ್‌ಗಂಡಿಂದಾತನೇವನೆಂದುಲಿವನ ಬಾಯೊಣಿಯಾಗ 
ಲ್ಕೂರಲಗಂ ಕಿಆಹದೆ ಮಾಣ್ಮಪನೆ ಹಬ್ಬ ಣಂ (ಕಣ. 1, ೨೫-೪೬; 
1186). ೨. ತಿವಿ; ಕುಟ್ಟು ; ಚುಚ್ಚು: ಕಠಾರಿಯ ಕೋಲಿಂ ಮುಂದಣ 
ರತ್ನಸ್ತಂಭಮಂ ಕಿಆಕಿಹಿ (ಪಾಠಾಂ. ಕಿಆಿಮಿ, ತಿಜಿಹಿ] ಸೋಂಕುತುಂ 
(ನಂಬರ. ೪-೯೬). ೩, ನಿಗುರು; ನಿಮಿರು: ಕುಸಿದ ಪಿಂದೊಗೆದೊಡ್ಡಿದೆ 
ಕಂದವೇಆಕ ಕಟ್ಟಿದ ಬಸಿಜಕಿತ್ತಿದೇಕ ಚರಣಂ ... ಒಪ್ಪೆ ಕಿವಿಗಳ್‌ ಕಿಟಕಿ 
ಪುತ್ತಿರೆ ಪಾಯ್ಡು ದೇವಕೂಟದ ಕಣುವಿಟ್ಟ ಕೇಸರಿವೊಲಿರ್ದುದು ಕೇಸರಿ 
ಕುಂಭಿಕುಂಭದೊಳ್‌' (ಲೀಲಾವ. ೮-೨೧); “ಸಣ್ಣದಾಗು? (ಲೀಲಾವ. 
ಕೋಶ). ಕಿಲುಪು: ೧. ಅರಿಬಿದುದರ ಬಾಯೊಳೆ ಸುರಿಗೆಯಂ 
ಕಿಜುಪುವಂ (ಮೈಆರಿ. ೧೯೬೯, ೩೭-೨೯, 1098). ೨. ತಿಜುಪುವ ಕಿವಿ 
ಕಡುವೊಗರಂ ಪೆಜುವ ಮೊಗಂ ಸುರ್ಬಡರ್ದ ವಾಳಾಗ್ರಂ ಮುಂದುಣು 
ವಾಯ್ತು ತವಕಮೊಪ್ಸುವ ಕುದುರೆಗಳೆನಾರ್ದುಬಿಟ್ಟರ್‌ ಸುಭಟರ್‌ 
(ದಶಕು. ೨-೧೮). ೩. ವಕ್ರವಾಗು; ಗಂಟಕ್ಕು: ಅಜಕಿಸಿದುದು 
ರೌದ್ರರಸಮಂ ಕಿಜುಪಿದ ಕುಡುವುರ್ವು ಕರ್ಚಿದೌಡುರ್ಚಿದ ಬಾಳ್‌ 
(ಕಾವ್ಯಾವ. ೮೨೦) ; ಕೊರಲಸೆರೆ ಬೀಗಿ ಬೆಮರುತ್ತಿರೆ ಕಣ್ಕೆಚ್ಚನಾಗೆ . 

ಪುರ್ವ ಕಿಜುಪೆ ಕಡುಪಿಂ ಕುರುಪತಿ ಭೀಸ್ಮಂಗೆ ನಿಸಿ ಕಿಂಕಿನಿಪೋದಂ 
(ಬಂಹರಿ. ೧೧-೩೨) ; ನಿಗುಂಬಿಸೆ ಮನೋಮುದಂ ಕಿಜುಪಿ ಬೊಚ್ಚೆಗೊಂಡಿ 
ರ್ವರುಂ ತಗುಳ್ಲೊದಲ್‌ ಸಾರ್ದು (ಅನಂಪು. ೫-೧೪). [ಕಿಲಿ 4 -ಪ್ಪು] 


ಕಿಲ್‌ಪ್ರು, ಕಿಜುಪ್ಪು (ನಾ). ಕತ್ತಿವರಸೆಯಲ್ಲಿ ಒಂದು ಬಗೆ; ಕತ್ತಿ 


ಯಿಂದ ತಿವಿಯುವ ಒಂದು ರೀತಿ (?) : ದೊಣೆಯಿಲ್ಲದ ಬಿಲ್ಲಾಳ್‌ 
ಬಿನ್ನಣಮಿಲ್ಲದೆ ಕಿಜ್‌[ಪಾಕಾಂ. ಜು]ಪು ಮಂತ್ರಿಯಿಲ್ಲದರಸು ಮನ್ನಣೆ 
ಯಿಲ್ಲದ ನೃಪನೋಲಗಮೆಣೆಯಿಲ್ಲದ ಜಕ್ಕ ನಕ್ಕಿ ಸೊಗಯಿಸಿದಪುಜೀ 
(ಅಜಿ. ೬೯೭). ಶಲುಪ್ಸು: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [< $ಟಫು) 


ಕಿಜಂಬಾಲ (ನಾ). "ಚಿಕ್ಕಬಾಲ; ಸಣ್ಣಬಾಲ: ಹತ್ತುಸಾಸಿರ ಕಣ್ಣು 


ಕತ್ತಿನಲಿ ಕಿಜಬಾಲ ತುತ್ತನೆ ಹಿಡಿದು” ತರುತಿಹುದು ಕವಿಗಳಿದರರ್ಥ 
ವನು ಪೇಳಿ (ಸರ್ವಜ್ಞ. ೨೦೬೭೬). [< ಕಂದು + ಬಾಲ] 


40; ಕಲಿಮಾತು, ಕಿರಿವಾತು (ನಾ). ೧. ಸಣ್ಣಮಾತು; ಅಡಕ 


ವಾದ ಮಾತು. ೨. ಕೇಳುಮಾತು: ಕಿಜಿಗೂಸ ಹೋಗುವುದು 
ಶಿಜಿಮಾತನಾಡುವುದು ಕಣು ಸತ್ತೆ ಆವ ಕಆಕಿವುದು ತನ್ನ ತಾನಿಆಾದು 
ಕೊಂಡಂತೆ (ಸರ್ವಜ್ಞ. ೧೮೧೪). *ರಿವಾತು: ೧. ಕಿರಿವಾತಿನಲ್ಲಿ ಹಿರಿ 
ಅರ್ಥ (ಸಾಹಿವಿ. ೭೫); ತಿವಿದು ಆಡಿದ ಕಿರಿವಾತು ಅತ್ಯಂತ ಪರಿಣಾಮ 
ಕಾರಕವಾಗಿದ್ದು ನಾಟಕಕಾರನ ಕುಶಲಕಲೆ ಆದರಲ್ಲಿ ವೃಕ್ತ ವಾಗಿದೆ 
(ತವನಿ. ೧೦೯). [< ಕಿಜಿದು * ಮಾತು] 


ಹನಾನ್‌ 


ಕಮಾನ್‌ (ನಾ). ಒಂದು ಜಾತಿಯ ಸಣ್ಣಮಿಾನು: ಗುಂಡಿ 
ನೀರೊಳಗೆ ಕಿಟಿಖಾನ ಹೆಜ್ಜೆಯೆನು ಕಂಡಾತನಾರು (ಸರ್ವಜ್ಞ. ೧೭೯೮). 
[< ಕಿಆಿದು 4 ನಾನ್‌] 
ಕೆಬಿಯ ಏಲಕ್ಕಿ "ಕಿಟಾಯೇಲಕ್ಸಿ' ನೋ. 
ಕೀಜಯಕ್ಕ (ನಾ). ಅಕ್ಕಂದಿರಲ್ಲಿ ಕಿರಿಯವಳು: ಅಕ್ಕತಂಗಿಯರೈನರು 
ಒಬ್ಬನ ಆರಸಿಯರು ಕಿಜಿಯಕ್ಕನ [ಪಾಠಾಂ. ಯಾಕೆಯ] ಕೂಡುವರೆ 
ಹಿರಿಯರಸಿ ಕುಂಟಣಿ, ಹಿರಿಯರಸಿಯ ಕೂಡುವರೆ ಕಿಜಕಿಯರಸಿ ಕುಂಟಣಿ 
(ಶೂನ್ಯ ಸಂ. ೨೨೨-೧೩). [ಆಕೀದು ಅಕ್ಕ] 
ಕೀಲ ಯಳ್ಕರ (ನಾ). [ಛಂದ] ಅಕ್ಕರ ವೃತ್ತದ ಐದು ಪ್ರಕಾರಗಳಲ್ಲಿ 
ಒಂದು; ಪ್ರತಿಯೊಂದು ಚರಣದಲ್ಲಿ ಮೊದಲೆರಡು ವಿಷ್ಣುಗಣಗಳು 
ಕೊನೆಗೊಂದು ರುದ್ರಗಣವೂ ಇರುವ ನಾಲ್ಕು ಸಮಪಾದಗಳುಳ್ಳ 
ವೃತ್ತ: ಪೊಡೆಯಲರವರಿರ್ವರ್‌ ಮೊದಲೊಳಿರ್ಕೆ ಜಡೆಯ ಶಂಕರ 
ನೊರ್ವಂ ತುದಿಯೊಳಿರ್ಕೆ ಮಡದಿ ಕೇಳ್‌ ಮೂಜಕೆ ಗಣಮೆಸೆದಿರ್ಕೆ ಗಡ 
ಕಿಜಿಯಕ್ಕರಕ್ಕಿದೆ ಲಕ್ಷಣಂ (ಛಂದೋಂಬು. ೫-೮), 
[೮ ಕಿಜಾದು + ಅಕ್ಕರ್ಮ] 
ಕಿಜರಿಯಗರು, ಕಿರಿಯಗುರು (ನಾ). ಅಗುರಿನಲ್ಲಿ ಒಂದು ಪ್ರಕಾರ : 
“ಶಿಂಶಫೆ” (ನಾಚರಾ. ಕಿ). ಕೆರಿಯಗುರು: ಪರಿಮಳದೆಣ್ಣೆಯಿಂ ತೇದ 
ಕಿರಿಯಗುರ ಗಂಧವಂ ಧರಿಸಿದರೆ. ,. ಡರ್ಮಡೋಷಂಗಳಂ ಹೋಗ 
ಲಾಡಿಸುವುದು (ಸಕವೈ. ೪೨). [< ಕಿಸಿದು + ಅಗರು] 
ಕಯಗುಳ್ಳೆ, ಕಟಾಗುಳ್ಳ (ನಾ). - ಕಿಟುಗುಳ್ಳ: “ಕುಂಭಿ- ದಂತಿ, 
ಕರಿಯ ಸಿನನ್ನಿ, ಕಿಆಕಿಯ ಗುಳ್ಳ? (ಓಷಧಿ. ೩೪). ಕಲಕಿ ಗುಳ್ಳೆ : (ಕ). 
[ಆ ಕಿಜಕಿದು + ಗುಳ್ಳ] 
ಕಿಅಯಗೋರಂಟೆ, ಕಿಅಯಗೋರಟಿ (ನಾ). ಗೋರಂಟಿಯಲ್ಲಿ 
ಒಂದು ಜಾತಿ; ಚಿಕ್ಕಗೋರಂಟಿ: “ಸಹೆ, ಕುಮಾರಿ” (ನಾಚಿರಾ. ಕಿ) 
ಕಿಅಂಯಗೋರಟ: *ಕುರಂಟಾ, ಕುರಂಡಾ - ಕಿಜಿಯಗೋರಟಿ? 
(ಒಷಧಿ. ೩೪). [ಆ ಕಿಜಚಕಿದು* ಗೋರಂಟಿ] 
ಕಿಆಿಯತುಂಬುರು, ಕಿಜಯತೂಬರ, ಕಿಜೀಯತೂಬರು (ನಾ). 
ಒಂದು ಬಗೆಯ ಸಸ್ಯ: *ಕಾಕತಿಂದುಕ- ಕಿಜಿಯತುಂಬುರು? 
(ಓಷಧಿ. ೩೦). ಶಕಿಅಶಿಯತೂಬರ : “ಕಾಕತಿಂದುಃ, ಕಾಕಸ್ಫೂರ್ಜಃ- 
ಈ ಯೆರಡು ಕಿಜಯತೂಬರ? (ಓಷಧಿ. ೩೨). ಕಿಲಿಯತೂಬರು : 
*ಕಾಕತುಂಡಕಾ- ಕಿಜಿಯತೂಬರು ೫ (ಓಷಧಿ. ೩೨). 
[ಆಕಿಅಿದು + ತುಂಬುರು] 
ಕಿಜಜ್ಷಯತೂಬರೆ "ಕಿಜಯತುಂಬುರು' ನೋ. 
" ಕಿಲಿಯತೂಬರು "ಕಿಜಯತುಂಬುರು' ನೋ. 
ಸಿಜಂಯದ್ರಾಕ್ಷಿ (ನಾ). ದ್ರಾಕ್ಷೆಯಲ್ಲಿ ಒಂದು ಜಾತಿ: “ಕಪಿಲಾ- 
ಕಿಜಿಯದ್ರಾಕ್ಷಿ (ಒನಧಿ. ೨೧). [ಆ ಕೀಪಿದು* ದ್ರಾಕ್ಷಿ( ದ್ರಾಕ್ಷೆ) 
ಕಿಐಯನೆಲಗುಳ್ಳಿ (ನಾ). ಒಂದು ಜಾತಿಯ ಗುಳ್ಳ ; ನೆಲಬದನೆ: 
“ ವಿದಾರಿ, ಕ್ಷೀರಶುಕ್ಲೆ, ಇಕ್ಷುಗಂಧೆ, ಕ್ರೋಷ್ಟಿ? (ನಾಚಿರಾ. ಕಿ). 
[ಆ ಕಿಜಿದು* ನೆಲಗುಳ್ಳ] 
ಕಿಅಂಯಬನ್ನಿ (ನಾ). ಒಂದು ಬಗೆಯ ಬನ್ನಿಮರ: “ಅಲ್ಪಶಖಿಾ, 
ಶಮಾರ - ಕಿಜಿಯಬನ್ನಿ? (ನಾಚಿರಾ. ಕಿ), [೮ ಆದು + ಬನ್ನಿ] 
ಕಿಅಂಯಬ್ಬೆ (ನಾ). ಚಿಕ್ಕತಾಯಿ; ಚಿಕ್ಕಮ್ಮ: ಈತಂ ಮನೆಯ 
ಕಿಜುಕುಳವೆಸನಂ ಮಾಡದಿರೆ ತನ್ನ ಕಿಜಕಿಯಬ್ಬೆ ಜಡಿದೊಡೆ ಮುಳಿದು 
ಬಂದೊಂ (ಚಾವುಂಪು. ೮೯-೭); ಕಿಜಿಯಯ್ಯ ಂ ಸೂರ್ಯಪುತ್ರಂ ಪಗಲ್‌ 
ಮೃಗಲಕ್ಷ ೬೦ ಕಿಜಕಿಯಬ್ಬೆ (ಜಾತತಿ. ೩-೬); ನಿನಗಾಂ ಕಿಜಿಯಚಬ್ಛೆ 
ಯೆಂದು ಪೇಲ್ಗು (ನಳಚಂ. ೫೭೩). [ಆ ಕಿಜಾದು * ಅಬ್ಬೆ] 


೧೮೩೯ 


35 


ಕಿಅಿಯಿಲಬಿ 


| ಕಿಐಕಿಯಮಾವುಡೆ (ನಾ). ಒಂದು ಊರಿನ ಹೆಸರು: ಪೂಸೆಯ 


ವೆಟ್ಟಿತ್ತಆ ಬಲಿಯ ಪಿರಿಯ ಮಾವುಡೆಗೆಯೊನ್ನು ಕಆಿಯೆಮಾವುಡೆ 
ಯೊನ್ನನ್ನು ಬಾಡನೆರಡು (ಕಇಳ. ೬೯-೨-೫೬ ; 1056). 
(ಆ. ಕಿಜದು + ಮಾವುಡೆ] 
ಶಿಜಂಯಮುಗುಳಿ (ನಾ). ಒಂದು ಊರಿನ ಹೆಸರು. FP ಈಗಿನ 
ಚಿಕ್ಕಮಗಳೂರು : ಕಿಜಿಯಮುಗುಳಿಯ ಪೆಮ್ಮಾಡಿಗೊಣ್ಣಜಕ್ಸಿ ಕೊಟ್ಟಿ 
ನೀಟ್ಬಣ್ಯ ಇನ್ನೂಜು (ಎಕ. ೪1, ಚಿಕ್ಕಮ. ೩-೮ ; 899 ?). 
[ಆ ಕ೬ಕಿದು + ಮುಗುಳಿ] 
ಕಿೀಲಂಯಮ್ಮು, ಕರಿಯಮ್ಮ (ನಾ). ಚಿಕ್ಕಪ್ಪ: ಅಖಿಳ ರಾಜ್ಯಶ್ರೀಯೊಳ್‌ 
ದಂತಿಗನ ಪುತ್ರಕಂ ರಾಜ್ಯಾನ್ತರಮಾದನ್ನು ಕನ್ನರಂ ಕಿಜ್‌ಯಮ್ಮಂ 
ಸನ್ಹಾನದೊಳಿಟ್ಟ್ಲ ಬಲಕ್ಕೆ (ಎಕ. 2೭, ಚಿತ್ರದು. ೪೯-೪೩; 947); 
ಆತನ ಕಿಜಸ ಯ ಮ್ಮುಂ ವಿಶಾಖಭೂತಿಯುಮಲ್ಲಿಯೆ ಪುಟ್ಟದನ್‌ 
(ಚಾವುಂಪು. ೨೭-೧೬). ಕಿರಿಯಮ್ಮ : ಬಾಣರಾಜರಾ ಕಿರಿಯಮ್ಮಂ 
ಗಳಯಿರಡಿ ಆಳ್ವ ವಿಕ್ರಮಾದಿತ್ಕರ್ಕೊಟ್ಟೊದು (ಸೌಇಇ. IX-i, ಇ೭-೫, 
9ನೆಯ ಶತ). [< ಕಿಆ್‌ದು + ಅಮ್ಮ] 
ಕಿಲಿಯಯ್ಯ, ಕಿರಿಯಯ್ಯ (ನಾ). - ಕೆಲೀಯಮ್ಮ: ಪಗಲೊಳ್‌ 
ತಂದೆ ದಿವಾಕರಂ ಜನನಿ ಶುಕ್ರಂ... ಕಿಜಿಯಯ್ಯ ಸೂರ್ಯಪುತ್ರಂ 
(ಜಾತತಿ. ೩-೬). ಕಿರಿಯಯ್ಯ : ಭೀಮಂ ನಿನಗೆ ಪಿರಿಯಯ್ಯನಹನೆ 
ಸಹದೇವ ನಕುಲರ್‌.,, . ಕಿರಿಯಯ್ಯಗಳೆ (ಅರುಣ. ೧೯-೧೮). 
(< ಅದು + ಆಯ್ಕ) 
ಕಿಲಿಯಯಾಲಕ್ಕಿ "ಕಿಉಯೇಲಕ್ಕಿ' ನೋ. 
ಕಿಜಂಯರಸಿ, ಕಿರಿಯರಸಿ (ನಾ). ಚಿಕ್ಕರಾಣಿ; ಕಿರಿಯರಾಣಿ: 8೬೨ 
ಯಕ್ಕನ ಕೂಡುವರೆ ಹಿರಿಯರಸಿ ಕುಂಟಣಿ, ಹಿರಿಯರಸಿಯ ಕೂಡುವರೆ 
ಕಿಅಸಿಯರಸಿ ಕುಂಟಣಿ (ಶೂನ್ಯಸಂ. ೨೨೨-೧೩) ; ಸೇರಿದವು ಪೂರ್ಣಾಂಶ 
ಭಾಗಗಳು ಹಿರಿಯರಸಿ ಕಿಜಯರಸಿಯವರಿಬ್ಬರಿಗೆ (ತೊರರಾ. ೧-೭-೫೮); 
ಕಿರಿಯರಸಿ: ಪಿರಿದು ನಾರಿಯರಿದ್ದಡೇನ್‌ ಕಿರಿಯರಸಿಯಲ್ಲಿ ಹುದಾಪ್ತ 
ಮೋಹೋತ್ಕರುಷಂ (ಆನಂರಾ. ೨-೧-೨೭). 
[« ಕಆನದು * ಅರಸಿ] 
ಕಿಐಂಯಸಣಬು (ನಾ). ಒಂದು ಬಗೆಯ ಸಸ್ಯ: “ಮೂಲ್ಯ ಪುಷ್ಪಾ 
- ತಿಟೀಯ ಸಣಬು? (ಓಸಷಧಿ. ೧೨೪). (೮ ಕಿಣಿಿದು * ಸಣಬು] 
ಕಿಅಂಯಸಿವನ್ನಿ (ನಾ). ಒಂದು ಬಗೆಯ ಸಸ್ಯ: *ಮಹಾನಿಂಬಿ- 
ಕಿಜಸಿಯಸಿವನ್ನಿ” (ಓಷಧಿ. ೧೧೬). [ಆ ಕಆಾದು 4 ಸಿವನ್ನಿ) 
ಕಿಜಯಹಾದರಿ (ನಾ). ಪಾದರಿಗಿಡದಲ್ಲಿ ಒಂದು ಬಗೆ: “ಮಧು 
ಸ್ರವಾ- ಕಯ ಹಾದರಿ” (ಒಷಧಿ. ೧೨೦). 
(ಆ ಕೀಚಿದು * ಹಾದರಿ (೮ ಪಾದರ್ಕಿ)] 
ಕಿಜಯಹಾಲೆ (ನಾ). ಹಾಲೆ ಮರದಲ್ಲಿ ಒಂದು ಜಾತಿ: ಜೀವಂತಿ, 
ಜೀವನಿ, ಜೀನೆ, ಜೀವನೀಯೆ, ಮಧುಸ್ರುವೆ -ಈ ೫ ಕಿಲಿಯಹಾಲೆ” 
(ನಾಟಾ. ೧೧೧). - [ಆ ಕಿಜುದು * ಹಾಲೆ (ಆ ಪಾಲೈ)) 
ಕಿಟಾಯಹಿಟ್ಟಿಳಿಕ "ಕಿಅಯ ಹಿಟ್ಬಳಿಕೆ” ನೋ. 
ಕಿಜೀಯಸಿಟ್ಟಿಳಿಕೆ, ಕಿಟ್‌ಯಹಿಟ್ಟಳಿಕ (ನಾ). ಒಂದು ಬಗೆಯ 
ಸಸ್ಯ: 4ಕಂದಕೋದ್ಭನಾ- ಕಿಜೀಯ ಹಿಟ್ಟಳಿಕೆ? (ಓಷಧಿ. ೨೫). 
ಕಿಲಯಹಿಟ್ಟಿಳಿಕ: *ಚತುಪ್ಪತಿ-ಕಿಣಿ ಯ ಹಿಟ್ಟಿಳಿಕ? 
(ಓಷಧಿ. ೫೪). [ಆ ಕಿಜಿದು + ಹಿಟ್ಟಿಳಿಕೆ] 
ಕಿಲಾಯೀಚಲು "ಕಿಟೀಚಲ್‌' ನೋ. 
ಕಅಂಯೆಲಚಿ (ನಾ). ಒಂದು ಬಗೆಯ ಸಸ್ಯ: “ಭೂಬದರೀ - ಕೀ 
ಯೆಲಚಿ * (ಓಸಧಿ. ೧೧೩). . [ಆ ಕಿಆೀಹು + ಎಲಚಿ] 
ಕ [3 


ಕಿ_ಖಯೆಲವ 


ಕಲಯೆಲವೆ (ನಾ). ಒಂದು ಬಗೆಯ ಮರ: *ರೋಚನ? 
(ನಾಚಿರಾ. ಕಿ). (೮ ಕಿಚಿದು + ಎಲವ] 

ಕಿಜಾಯೆಸಳು (ನಾ). ಚಿಕ್ಕ ಎಸಳು; ಸಣ್ಣದಳ: ಹಾದರಿಯ 
ಹರ್ಷ ನಿಧಿಯಂ ಮಾಧವಿಯ ಮಹಾ ವಿದಗ್ಮ ಗುರುಶಂಕರನಂ 
ಕೇದಗೆಯ ಕಿಜಿಯೆಸಳ ಫುಣ್ಯಾಧಿಕನಂ ಕಂಡೆನೆನ್ನ ಕರಸರಸಿಜದೊಳ್‌ | 5 
(ಕವಿಡ. 117, ೩೯೭ ಶಿವದರ್ಶನಾಸ್ಟ್ರಕ). 

[ಆ ಕಿಜೀದು 4 ಎಸಳು (ಆ ಎಸಲು್‌,)] 

ಕಿಲ ಯೇಲಕ್ಕಿ, ಕಿಲಿಯವಲಕ್ಕಿ, ಕಿಟಯಯಾಲಕ್ಕಿ (ನಾ). 
ಏಲಕ್ಕಿಯಲ್ಲಿ ಒಂದು ಪ್ರಕಾರ: *ಉಪಕುಂಚಿತಾ, ತುತ್ತಾ, 
ಕೋರಂಕಾ, ತ್ರಿಫುಟಾ, ತ್ರುಟಿಃ - ಈ ೬ ಕಿಜಯೇಲಕ್ಕಿಯೆಂಬರು > |10 
(ನಾಚಿರಾ. ೧೧೦); *ಏರವಕುಲಿ- ಕಿಜಯೇಲಕ್ಕಿಗಿ (ಓಷಧಿ. ೧೮). 
ಕಿಜಂಿಯವಿಲಕ್ಕಿ : 4ಕೋಲಾಂಗಿ - ಕಿಜಕಯ ಏಲಕ್ಕಿ? (ಓನಧಿ ೪೧). 
ಕಿಜಿಯಯಾಲಕ್ಕಿ : *ಉಪಕುಂಚಿ - ಕಿಆಿಯಯಾಲಕ್ಮಿ” 
(ಓಷಧಿ. ೧೬). [ಆ ಕಾದು * ಏಲಕ್ಕಿ] 

ಕಿಲಯೊಡಲ್‌ (ನಾ). ಸಣ್ಣ ಶರೀರ; ಕೃಶವಾಗಿಯೂ, 15 
ಗಿಡ್ಡಾಗಿಯೂ ಇರುವ ಶರೀರ: *ಕಿಚಿಯೊಡಲವನಂ ಪೃಶ್ನಿ 
ಯೆಂಬುದು, ಕಿರಾತನುಮೆಂಬುದು ೫ (ಹಲಾಯು. ೧೦೦-೪೫೭). 

[ಆ ಕಆದು + ಒಡಲ್‌) 

ಕಅ್‌ವಂಚ (ನಾ). ಸಣ್ಣಮಂಚ : ಪರಿಪರಿಯ ತೊಡವುಗಳು ಧೇನು 
ಸಂಕುಲ ದಿವ್ಯಮರಕತದ ಗಾಡಿಗಳೊಳೆಳೆವ ಕಿೀಆಿವಂಚಗಳು ಬರು 
ತಿದ್ದುವು (ಪರಶು. ೩-೫೬). [< ಕಿಸಿದು * ಮಂಚ) 

ಕಿಅವೀಲು (ಕ್ರಿ).೧. ಸ್ವಲ್ಪಜಾರು, ತಪ್ಪಿಸಿಕೊಳ್ಳು; ಪಾರಾಗು: 
ಸಂಸಪ್ತಕ ನಿಕುರುಂಬಡೊಳಗೊರ್ವರುಮಂ ಕಿಆಿವೀಆಲೀಯದೆ ರಸಮಂ 
ಕೊಲ್ವಂತೆಂತಾನುಂ ಕೊಂದು (ಪಂಪಭಾ. ೧೨-೧೨೦ ವ); "ಕಡಮೆ 
ಯಾಗು? (ಪಂಪಭಾ. ಕೋಕ). ೨. ಕಡಮೆಬೀಳು; ಕಡಮೆಯಾಗು; 
ಕೊರತೆಯಾಗು. (ಆ ಕಿಜ್‌ದು4 ಬೀಟ್ಕು (ಆ ಬೀಟಕ್‌|)] 

ಕಿಅವೆಂಚೆ (ನಾ). ಚಿಕ್ಕ ಸರೋವರ : ಅಪಾರೆಡುಗೃ ಸಾಗರದೆ ವಿಹಾರಿ 
ಪಂಚೆ ಕಿಆ[ಪಾಠಾಂ. ಜು]ನೆಂಚಿಯ ವಾರಿಗೆ ಚಿತ್ತಮಾವುದೇ 
(ವೃಷವಿ. ೮-೧೦). [ಆ ಕುದು + ಬೆಂಚೆ] 

ಶಿಜಂವೆಳಗು (ನಾ). ನಸುಬೆಳಕು; ಮಂದಪ್ರಕಾಶ: ಮೊದಲು ಕಜ [30 


ವೆಳಗು ನಸುರೇಖೆ ಸುಮನಸಾನಂದಕರಬಿಂಬ ಕಂಗೊಳಿಸಿದುದು ಮತ್ತಾ 
ಸುಧಾಸೂತಿಯ (ನೆಂಕಾರಾ. ೫-೬-೨). "ಕಿಲುವೆಳಗು' ಪರಾ. 
[ಆ ಕಿಜಿದು + ಬೆಳಗು] 

ಕಿಲುಹು "ಕಿಜೀಪ್ಪು' ನೋ. 

ಕಿಚೀಚಲ್‌, ಕಿರೀಚಲು, ಕಿಳ್‌ಯೀಚಲು (ನಾ). ಒಂದು ಬಗೆಯ 
ಕಾಡು ಈಚಲು; (ಕ). ಕಿರೀಚಲು: (ಮೈಡಿಗಿ. ೬೧-೧೨೩೧). 
ಕಿಲೀಯೀಚಲು : “ಪರಾಸಪರಂ - ಕಿಜಿಯೀಚಲು* (ಓಷಧಿ. ೯೨). 

[೮ ಕಿಆಂದು 4 ಈಚಲ, (ಆ ಈಂಚಿಲ್‌)) 

ಕಿಮಿ, (ಕ್ರಿ). ಕೆತ್ತ (ಭೂತಕ್ಳ), ಕೆತ್ತು (ಭೂತನ್ಯೂ). ೧.ಮುಚ್ಚು; 
ಕದವನಿಕ್ಕು : ತೆಆಕೆಯದೆ ಮುನ್ನ ಕೆತ್ತ ಪಡಿಗಳ್‌ ನವಸೌರಭಮುಣ್ಮೆ 
ಮೊಕ್ಕಳಂ ತೆಆೆದುವು ರತ್ನತೋರಣಗಣಂಗಳುದಗ್ರ ವಿಮಾನರಾಜಿ 
ಯೊಳ್‌ (ಆದಿಪು. ೨-೬೩) ; ಅವನೆರ್ದೆ ಪಡಿದೆಜ್‌ವಿನನೋವರಿಯ 
ಪಡಿಯನಾಸತಿ ಕೆತ್ತಳ್‌ (ಪಂರಾಮಾ. ೧೦-೮) ; ಬಾಗಿಲಂ ಕಿಲ ತೆಜಕೆ 
ಯೆಂಬುದಿಲ್ಲ (ಎಕ. 11, ೩೫೧-೧೮; 1119); ಮನೆಮನೆದಪ್ಪದೋಡಿ 
ಪಡಿಯಂ ಕಿಜುಶಿರ್ಪ . . . 
ಇತ್ತ ಲೋಕದ ಕಂಗಳೆವೆಗಳು ಕೆತ್ತವು (ಕುವ್ಯಾಡ್ರೋ. ೧೯-೩೨). | 


35 


40 


ತತ್ಪುರೀಜನದೆ (ವರ್ಧಪಘು. ೩-೫) ; |45 


೧೮೪೦ 


25| 


ಕಿಜುಕುಂದೆ 


೨. ಆವರಿಸು; ತುಂಬು; ಮುಸುರು; ಮುಸುಕು: ಮಾರ್ಗಣೌ 
ಘದಿಂ ಮೇಘಮಾರ್ಗಮಂ ಕೆತ್ತು ಪುಗಲೀಯದೆ (ಜಗವಿ೧೫-೫ ವ); 
ಬೀದಿಯ ತೆಅಹು ಕೆತ್ತವು ಹೊತ್ತ ಸರಕಿನ ಬಹಳ ಬಂಡಿಗಳ 
ಆಗಸದ ಬಟ್ಟಿಯಂ ಕೆತ್ತುವು ದಿಗಂತಮಂ 
ುಿ0ಬಿದವು ಬಾಣಂಗಳು (ಜೈಮಿಭಾ. ೨೩-೩೫). ೩, (ಆಲಂ) ಮೌನ 
ವಾಗು; ಬಾಯಿಬಿಗಿದುಕೊಂಡಿರು: ಹೊತ್ತ ಮೋನದ ವಿವಿಧ ವಾದ್ಯದ 
ಕೆತ್ತ ಬಾಯ್ಗಳ ಪಾಠಕರ (ಕುವ್ಯಾದ್ರೋ. ೧-೧೧) ; ಕಾಲ್ವಿಡಿದಿರ್ಪ 
ತನಯನಂ ಮೊಗನೋಡಿ ಮಾತಾಡಿಸದೆ ಬೆಜಗುವಡೆದಂತೆ ಕೆತ್ತುಕೊಂಡಿಹ 
ವಿಜಯನ ಬಗೆಯ ನೀಕ್ಷಿಸಿ (ಜೈನಿಭಾ. ೧೬-೫೦). ೪. ನಡುವೆಯೊಡ್ಡು, 
ತಡೆ: *ಕಿಉ- ವೃ್ಯವಧಾನೇ (ನಡುವೆ ಬರು)? (ಶಮಧಾ). 
೫. (?) : ಒದವಿದಕೆ[ಪಾಠಾಂ. ಕ]ತ್ತ ಕಂಕಣದ [ಖಾಕಾಂ. ಗೊಂಕಣಯ] 
ಪುರ್ವಿನಜರ್ವು ಲಯಕ್ಕೆ ಲಕ್ಕಲೆಕ್ಕದ ಗತಿ ನಾಟಕಾಭಿನಯಮಾಯ್ತೆ ನೆ 
(ಪಂಪಭಾ. ೭-೯೦). 
ಕೆತ್ತುಕೊಳ್‌- ೧. ಆವರಿಸಿಕೊಂಡಿರು; ಕವಿದುಕೊಂಡಿರು: 
ಕೆತ್ತುಕೊಂಡಿರೆ ಬಿಡಿಸುವೆನು , .. ಅಹಿತಮೋಹರವ (ಕುವ್ಯಾದ್ರೋ. 
೪-೪೫). ೨. ಬಾಯಿ ಬಿಗಿದುಕೊಂಡಿರು ; ಮೌನವಾಗಿರು : ಕೆತ್ತು 
ಕೊಂಡಿರೆ ನುಡಿಸಿದನು ಕಲಿಕರ್ಣನವನಿಪನ (ಕುವ್ಯಾದ್ರೋ. ೧-೧೫) ; 
ಬೆರಗುವಡೆದವನಂತೆ ಕೆತ್ತುಕೊಂಡು ನಿಂತುಬಿಟ್ಟಿ (ಬಿಮರೆ. ೮೬). 
[ದೇ. ॥ ಶಮಿ. ಮಲ. ಚಿಜು] 


(ಕುವ್ಯಾಗ. ೪-೧೬); 


20| ಕಿಜ್ಯು, ಕಿರು (ನಾ). "ಕಿಅೀದು?' ಎಂಬುದಕ್ಕೆ ಸಮಾಸದಲ್ಲಿ ಬರುವ 
| 


ಸಂಕ್ಷಿಪ್ತರೂಪ. "ಕಿಚುಗಂಟಿ', "ಕಿಜುನಗೆ' ಪರಾ. ಕರು: 
"ಕಿರುಗಬ್ಬ' ಪರಾ. [ಆ ಕಿಜ್‌ದು] 


ಕಿಜುಕಬೆ (ನಾ). ಒಬ್ಬಾಕೆಯ ಹೆಸರು: ಕಿಜುಕಬೆ ಸರ್ಗ್ಗತನ ಬಾಣಸಿಗೆ 


ಯಾಕೆಯ ... ಪಟಿಯಕ್ಕಂ (ಎಕ. ೪111, ನಗರ. ೪೫-೫; 950). 
[ಕಆುಕ್ಕ * ಅಬೆ (ಆ ಆಬ್ಬೈ)] 


| ಕಿಜುಕಸಲೆ "ಕಿಜುಕುಸಾಲೆ' ನೋ. 


ತಿಜುಕಳ್ಳಂಗಡಲೆ, ಕಿರುಗಳ್ಳಂಗಡಲೆ (ನಾ). ಒಂದು ಮೂಲಿಕೆ: 


“ಅಂತಸ್ಸಂಸ್ಥಿತಾ- ಕಿುಳಳ್ಳಂಗಡಲೆ? (ಓಷಧಿ. ೭). ಕಯಿಗಳ್ಳೆಂ 
ಗಡಲೆ: ಕಿರುಗಳ್ಳಂಗಡಲೆ ಬೇರು... ಆಡಿನ ಹಾಲಿನಿಂದ ಆರೆದು 
ಕುಡಿಯಲು (ವೈದ್ಯಸಾ. 11, ೪೧). [te + ಕಳ್ಳಂಗಡಲೆ] 


ಕಿಮಿಕಾಗಾಮಾಸಿ (ನಾ). ಒಂದು ಗ್ರಾಮದ ಹೆಸರು: ವನವಾಸಿ 


ಮಣ್ಣಲೇ ಎಡೆವೊಟಲಭಾಗೇ ಕಿಜುಕಾಗಾಮಾಸಿನಾಮ ಗ್ರಾಮ ಸ್ಯ 
ಭೋಗ .. [| 


* ದತ್ತ (ಎಕ. ೩1, ದಾವಣ. ೬೬-೨೮ ; 694). 


ಕಿಜುಕಾಂತ (ನಾ). ಎಳೆಯ ವಯಸ್ಸಿನ ಕಾಂತ್ಯ ಗಂಡ: ಪಜು 


ಕನಧಟಿ ಸಾಸಿರಬಾಹು ಪಿತನೆನ್ನ ಕಿಜಕಾಂತನೊಳು ಕಾದುತಿಹನು 
(ಮೋಹತ. ೩೫-೩೮). [ಕಲ್ಕು + ಕಾಂತ್ಯ) 


ಕಿಖುಕ್ಕು (ಕ್ರಿ). ದಟ್ಟವಾಗು; ಪುಷ್ಟವಾಗು: ಕಿಜುಗೊಂಬು ನಳಿದ 


ಬೆನ್ನುಂ ಕಿಜುಕಿದ ತೊಡೆಗೆಚ್ಚಲಲೆವ ಬಾಲಂ ತೆಳುಮೈ ಮೆಜಕಿಯೆ , , , 
ಕಜಕಿವೆಮ್ಮೆಯ ಪಿಂಡು ಪಳ್ಳಿಪಳ್ಳಿ ಯೊಳೆಸೆಗುಂ (ಸೂಕ್ತಿಸು. ೪-೬೧). 
[ದೇ. ॥ ತಮಿ, ಮಲ. ಚಿಜಸಿ) 


ಕಿಬಿಕ್ಕು (ಕ್ರಿ). ೧. ಗೀಚು; ಗೀರು. ೨. (ಬರೆದುದನ್ನು) ತೊಡೆದು 


ಹಾಕು; ಹೊಡೆದುಹಾಕು: (೪). 
(ಜೀ. ॥ ತಮಿ. ಕಿಜುಕ್ಕು; ಮಲ. ಕಿಲುಕ್ಕ ; ತೆಲು. ಗಿಜುಕು] 


ಕಲುಕುಂದ (ನಾ). ಒಂದು ಊರಿನ ಹೆಸರು: ನಾಗಸೇನ ಗೊರವ 


ಕಿಜಿಂಕುನ್ನದುಳ್ಸನ್ಯಸನಂ ನೋನ್ನು ಮುಡಿಪ್ಪಿದಾರ್‌ (ಎಕ. 10, ಚನ್ನಪ. 


೭೦--೩ ; 906). (ಕಿಜ್ಮು + ಕುಂದೃ] 


ಕಿ;ಹಕುಡ ೧೮೪೧ 


ಕಿಜುಕುಡೆ (ನಾ). ಎ ಕಿಚುಕುಳ್ಳ : ಕಾಣಿಕೆಯುಗ್ರಾಣ ಪರಿಧಾನ . . . 
ದಂಡಾಯ ತವುಡೆಯೊಳಗಾದೆ ಸಮಸ್ತ ಕಿಜುಕುಡವೆಲ್ಲವಂ ಬಲ್ಲಾಳದೇವಂ 
ಬಿಟ್ಟಿಂ (ಎಕ. ೪, ಬೇಲೂರು. ೫೯-೮೮ ; 1117). (ಆ ಕಿಜುಕುಳ್ಳ) 

ಕಿಲುಕುಣಿ "ಕಿಜುಗುಣಿ' ನೋ. 

ಕಿಜುಕುಣಿಕೆ "ಕಿಜುಗುಣಿಕೆ' ನೋ, 

ಕಿಜುಕುಣೆಕ್ಕೆ "ಕಿಜುಗುಣಿಕೆ' ನೋ. 

ಕಿಜುಕುಪ್ಪಟೂರ್‌ (ನಾ). ಒಂದು ಊರಿನ ಹೆಸರು: ಕಿಜುಕುಪ್ಪಟೂರ 
ಗ್ರಾಮ(ಮ್‌) (ಕಣ. 11, ೧-೧೦; 600). [ಕ * ಕುಪ್ಪಟೂರ್‌) 

ಕಿಜುಕುಲ್ಯ ಕಿರಕುಳ್ಳ ಕಿರುಕುಳ್ಳ, ಕಿಜುಕುಳ್ಳ (ನಾ). ೧. ಹೀನಕುಲ 
ದವನು; ಕ್ಷುದ್ರ; ಅಲ್ಪ: “ಕೂಟನೆಂದುಂ ಕಿಜುಕುಲ[ಪಾಠಾಂ. ೪] 
ನೆಂದುಂ ಅಲ್ಬಂ (ಕಶಸಾ. ೧೮-೩೬೪) ಕಿರಕುಳೆ: “ಕಿರುಕುಳ - 
ಕಡಿಮೆ, ಹೀನ, ಚಿಲ್ಲರೆ” (ಜಾನಕೋ. ೩೭). ರುಕುಳ : ೧. ಈ ನಿನ್ನ 
ನಾಲ್ವರು ತಮ್ಮಂದಿರು, ಇವರೇನು ಕಿರುಕುಳರೆ (ಬದುರೆ. ೫). (ಗು). 
೨. ಕ್ಷುಲ್ಲಕವಾದ; ಅಲ್ಪವಾದ: ಕಿರುಕುಳ ದೈವಗಳನ್ನು ಪೂಜಿಸ 
ಬಾರದು (ವಚಶಾ. 11, ೩೭೨); ಎಂತಹ ಕಿರುಕುಳ ಮನೆತನದಲ್ಲಿ ಹುಟ್ಟ 
ದರೂ... ವ್ಯಕ್ತಿಯ ಸಂಸ್ಕೃತಿಗೆ ಪ್ರಥಮ ಸ್ಥಾನವಿರಬೇಕು (ಯಕ್ಷಪ್ರ. 
೧೬೫). ಕೆಖುಕುಳ್ಳೆ: ೧. *ಕಿಜುಕುಳರೆನೆ ಸಾಮಾನ್ಯರ * (ಭಾರನಿ. 
೪೩); ಕೋಟ ಪೊ:ಗೆ ಘಂಟಿಯಲುಗುವ ಕಿಜುಕುಳ ಬೊಜಂಗರುಮಂ 
(ಪಂಪಭಾ. ೪-೮೭ ವ); ಕಿಜುಕುಳನೊಳ್‌ ಪಡೆದ ಗೆಲ್ಲದಿಂದಂ ಪಿರಿಯ 
ನೊಳ್‌ ಪಡೆವ ಸೋಲಮುತ್ತಮಂ (ಶಾಂತಿಪು. ೮-೧೫೦ ವ); ಈ ವೃದ್ಧಂ 
ಕಿಜುಕುಳನಲ್ಲ, ಕಾರಣಿಕನಾಗಲೆವೇಳ್ಳುಂ (ನಂಬಿರ. ೬-೬೦); ಕಿಜುಕುಳರು 
ನೀವಲ್ಲ, ನಿಮ್ಮಲ್ಲಿ ಕೊರತೆಯಿಲ್ಲದು (ಕುವ್ಯಾದ್ರೋ. ೧೫-೧೩) ; ನಿನ್ನನುಜ 
ಕೇಂ ಕಿಜಂಕುಳರೆ (ಜೈವಿಭಾ. ೨-೩೫). ತ, ಶುಲ್ಲಕವಾದುದು; ಹೀನ 
ವಾದುದು; ಅಲ್ಬವಾದುದ್ದು : ಧನವ ಬೇಡದೆ ಬರಿ ಕಿಜುಕುಳದವನಿ 
ಯನು ಬೇಡಿದ (ಸಂಭಸ. ೧೦-೨೧) ; ನಮಗೀ ಸಕಲ ಧರಣೀ ಕ್ಷತ್ರವರ್ಗದ 
ವಿಜಯ ಕಿಜುಕುಳವೆ (ಕುವ್ಯಾಸ. ೩-೭); ಎಮ್ಮ ಸಾಲೆಯೊಳಳ ಕಿಜು 
ಕುಳದ ಬಡವು ಕುದುರೆಗಳ ಸಾಲೊಳ್‌ ಕಟ್ಟುವೆನ್‌ (ರಾಮಾಶ್ವ. ೧೨೫-೭). 

ಕಿರುಕುಳ ನೌಕರ ಕೆಳದರ್ಜೆಯ ಸೇವಕ: ಗೌಡಕುಲಕರ್ಣಿ 
ಯವರ ಕೈಕೆಳಗೆ ತಳವಾರ, ಹಳಬ ಮುಂತಾದ ಕಿರುಕುಳ ನೌಕರರು 
ಇರುತ್ತಾರೆ (ಬೆಳವ. ೬೨). ಕಿಉಕುಳ ದೈವ -ಕ್ಷುದ್ರದೇವತೆ: 
ಕಿಜುಕುಳಸೈವಕ್ಕೆ ಕುಜ ಯನಿಕೈಹೆನೆಂದು ನಲಿನಲಿವಾಡುವರು 
(ಬಸ ವ. ೫೬೧). ಕಿಉುಕುಳವೆಸ - ಚಿಲ್ಲರೆ ಕೆಲಸ; ಮೇಲ್ಲೆಲಸ: 
ಈತಂ ಮನೆಯ ಕಿಜುಕುಳವೆಸನಂ ಮಾಡದಿರೆ ತನ್ನ ಕಿಆಸಯಚಬ್ಛೈ 
ಜಡಿದೊಡೆ (ಚಾವುಂಪು. ೮೯-೬). [ಕಲ್ಕು * ಕುಲ) 

ಕಿಜುಕುಸಲೆ "ಕಿಜುಕುಸಾಲೆ' ನೋ. 

ಕಿಜುಕುಸಾಲೆ, ಕಿರುಕಸಾಲೆ, ಕಿರುಕುಸಾಲೆ, ಕೆಚುಕುಸಲೈ, ಕೀರ 
ಕಸಾಲೆ (ನಾ). ಓಂದು ಬಗೆಯ ಸೊಪ್ಪು: “ತುಂಡುಲೀಯಃ, 
ಆಲ್ಪಮಾರಿಷಃ - ಈ ೨ ಕಿಜುಕುಸಾಲೆ*' (ನಾಚಿರಾ. ೧೧೧); “ಕಿಜುಕು 
ಸಾಲೆಯುಮದ ಕ್ಳು 9 ನಿರುತಂ ತಾಂ ಮೇಘ ನಾದಿ ಸಿರಿಸ ಶಿರೀಷಂ” 
(ಕವಿಕಂ. ೭೧); “ನೀರದರೆವಂ ತಂಡುಲೀಯಕಂ ಮುದಿಷ್ಟಮೆನೆ ಕಿಜುಕು 
ಸಾಲೆಯಕ್ಕುಂ? (ಮಂಗರಾ. ೪೨-೪೦); ಕಿಜುಕುಸಾಲೆಯುಮನಾಗಳೆ 
ಕಳ್ಳೊಳೆ ಕುಡುಗೆ ಮಧುವಿಮಿಶ್ರಿತದಿಂದಂ (ಅಶ್ವಶಾ. ೧೨೩-೪). 
ಕಿರುಕಸಾಲೆ; “ಮು(ನಿ)ಹರಿ - ಕಿರುಕಸಾಲೆ? (ಓಷಧಿ. ೧೨೬); 
ಲವಂಗಾದಿಯಂ ಲೋಲತರ ಕಿರುಕಸಾಲೆಯ ಪುಂಡಿ ತುಂಬ ಬಸಳೆಯ 
ಭಂಗಿಸೊಪ್ಪುಗಳನೂ (ಮಹಾವಿ. ೧೧-೩೫) ; ಕಿರುಕಸಾಲೆಯ 
ರಸನಂ ಸಕ್ಕರೆಯಿಂ ಕೂಡಿ ನಸ್ಕಂ ಮಾಡುವುದು (ಸಕವೈ. ೧೯೧). 


ಕಿಜುಕುಳಾಯ 


ಕಿರುಕುಸಾಲೆ; “ಮೇಘನಾದ - ಕಿರುಕುಸಾಲೆ” (ಓಷಧಿ, ೧); 
ಕಿರುಕುಸಾಲೆ ಬೇನಿನೆಲೆ ಪಡಲಂ ಶರ್ಕರೆ,.. ಕಷಾಯಂ ರಕ್ತಪಿತ್ತಮಂ 
ತಕ್ಷಣದಿಂ (ಕಲ್ಮಾಕಾ. ೫-೮); ಬಾಳೆಯಗೆಡ್ಡೆಯ ರಸ ಕಿರುಕುಸಾಲೆ 
ಬೇರಿನ ರಸ ಸಹ ಕೂಡಿ ಶರ್ಕರೆವೆರಸಿ ಕುಡಿಯೆ ಮೂತ್ರಕಟ್ಟು ಪರಿಹಾರ 
ಮಕ್ಕುಂ (ಸಕವೈ. ೩೭೨); ಕಿರುಕುಸಾಲೆಯ ಬೀಜವಂ ನೀರಲ್ಲರೆದು 
ಕಿಬ್ಬೊಟ್ಟೆಗೆ ಪೂಸೆ ಮೂತ್ರ ಬಿಡುವುದು (ವಿವೈವಿ. ೬೪). ಕಿಯುಕುಸಲೆ; 
ನೆಜಕಿ ವೊರಸುಗೆ ಕಾನಲಿಯಂ ಕಿಜುಕುಸಲೆಯ ಬೇರೊಳ್‌ (ಲೋಕೋಪ. 
೮-೯). ಶೀರಕಸಾಲೆ: ಸೊಪ್ಪುಗಳು: ಪೊನ್ನಗಂಟ, ಕೀರಕಸಾಲೆ, 
ಬಿಳಿದಂಟು (ನಮ್ಮನು. ೨೩೭). [ಆ ಕಿಜದು + ಕುಸಾಲೆ) 


10| ಕಿಜುಕುಳ್ಳ "ಕಿಜುಕುಲ' ನೋ. 


$ 


40 


45 


| 
| ಕಿ 
| 
| 
| 


ಅಖುಕುಳ್ಳೆ, ಕಿರಕೋಳ್ಕ ಕಿರುಕುಳ್ಮ, ಕಿರುಕೊಳ, ಕುರುಕುಳ್ಳ 
(ನಾ). ೧. ಚಿಲ್ಲರೆ ತೆರಿಗೆ: ಕಿಜುದೆಜಕೆ ಕಿಜುಕುಳ ದಾಯದ್ರಮ್ಮ 
(ಎಇ. 2111, ೧೬೧-೩೫; 1015); ಮಗ್ಗದೆಜಕೆ ಗಾಣದೆಜಕೆ ಸಮಸ್ತ ಕಿಜುಕುಳ 
ತೆಆಕಿಯಾರಾಟಿ .,. ಕೊಟರು (ಸೌ ಇಇ. 1-1, ೩೨೪-೬; 1197); 
ಮಗ್ಗದೆಜಕಿ ಆಡುದೆಚಕಿ, , , ಮುಖ್ಯವಾದ ಎಲ್ಲಾ ಕಿಜುಕುಳಂಗಳು 
(ವೈ ಆರಿ. ೧೯೪೨, ೨೬-೩ ; 1270); ಸಿದ್ಧಾಯ, ಣಹೊದಕೆ.., ಮುಂತಾದ 
ಕಿಜುಕುಳವನು ಬಿಟ್ಟು (ಮೈ ಆರಿ. ೧೯೩೭, ೫೨-೭೬; 1337). ೨. ಹಲವು 
ಬಗೆಯ ಚಿಕ್ಕಪುಟ್ಟ ವಸ್ತು, ಚಿಲ್ಲರೆ ಸಾಮಗ್ರಿ: ಅಲ್ಲ ಬೆಲ್ಲ 
ಅರಿಸಿನ ಮೊದಲಾಗಿ ಕಿಜುಕುಳವೆಲ್ಲವಂ ಪಸಾರಕ್ಕೊಂದೊಂದ ಕೊಟ್ಟಿರ್‌ 
(ಮುಂಬರಾ. ೫, ೨೬೯-೬೩; 1229). ಕರೆಕೋಳೆ: ೨. ಊರಲ್ಲಿ 
ಒಂದು ಕಿರಕೋಳ ಅಂಗಡಿ ಇದೆ (ರೂಢಿ). ೩. ಚಿಲ್ಲರೆ ವ್ಯಾಪಾರ: 
ಕಿರಕೋಳ ಹಾಗೂ ಕೋಕ ವ್ಯಾಪಾರ (ರೂಢಿ). ಕಿರುಕುಳ್ಳಿ: ೧. ಕಿರು 
ಕುಳ ಬಾಧೆ ಯೊನ್ನುಮಿಲ್ಲದೆನ್ತಾಗಿ (ಸೌಇಇ. 2-1, ೭೮-೫೬; 1045). 
೨. ಪತ್ರಾವಳಿಯ ಎಲೆ, ಆರಟಾಳದ ಕಾಯಿ, ಕವಳೀಹಣ್ಮು - ಇಂಥ 
ಕಿರುಕುಳ ಪದಾರ್ಥಗಳನ್ನು (ಕಭಾಗೆ. ೫೪). ೪. ತೊಂದರೆ; ಕಾಟ; 
ಹೀಡೆ: ಇಲ್ಲದ ಕಿರುಕುಳ ಕೊಡೋದರಲ್ಲಿ ಖೈದಿಗಳು ನಿಸ್ಸೀಮರು 
(ನೀರಯೋ. ೩೫); ಒತ್ತಾಯಮಾಡುವುದರಿಂದ ಬರೀ ಕಿರುಕುಳ ಮಾತ್ರ 
ವಾಗುತ್ತದೆ (ಶಿಕ್ಷದ. ೩೮೪) ; ತಮ್ಮಾಜಿಯ ಕಿರುಕಳಕ್ಕೆ ರಮಾಕಕ್ಕಿ 
ಬಹಳ ಬೇಸತ್ತಿದ್ದರು (ದೀಪಹ. 11, ೪೬). ೫. ಕಸಕಡ್ಡಿ ; ಗಿಡುಗಂಟಿ 
(2) : ಬಲವಾದ ಮರಗಳಂ ಬಿತ್ತಿ ಮೇಲೆಸೆವ ಕಿರುಕುಳಂಗಳಂ ಸವರಿ 
(ಭಕ್ತಿಸ. ೫1, ಅ). ಕರುಕೊಳೆ: ೧. ಅರಮನೆ ತೆಜುಮಾರುಗಳನೂ 
ಉಂಡಿಗೆಯ ಕಿರುಕೊಳ ಸಲ್ಲ (ಸೌಇಇ. 12-11, 9೪೩೩-೫೭; 1408). 
ಕುರುಕುಳ್ಳೆ : ೧. ಶ್ರೀವಯಿಷ್ಮವರು ಕೂಡಿ ಆಳ್ವಾರ ದೇವರ ಕಯ್ಯಂ 
ಕರ್ಯಕ್ಕೆಂದು ಕುರುಕುಳವಂ ಪಡಿಯಉಂ ಆಳ್ವಾರಸೇವೆಯ ಮಾಡಿ 
(ಎಕ. 21೪, ಶ್ರೀರಂಗ. ೮೬-೨೦; 1471). 
ಕಿರುಕುಳಮಾರಾಟ - ಚಿಲ್ಲರೆ ವ್ಯಾಪಾರ: ಈ ಐದು ಗ್ರಾಮಗಳಲ್ಲಿ 
ಕೋಕ ಮಾರಾಟ, ಕಿರುಕುಳ ಮಾರಾಟ, ಈ ಎರಡು ಪ್ರಕಾರದ 
ಮಾರಾಟವೂ ನಡೆಯುತ್ತದೆ (ಕಭಾಗೆ. ೩೦೪). ಕಿರುಕುಳ ರಜೆ- 
ಸಾಂದರ್ಭಿಕ ರಣೆ; ಚಿಲ್ಲರೆ ರಜೆ: ಕಿರುಕುಳ ರಜೆಯನ್ನಾ ಗಲೀ ಹಕ್ಕಿನ 
ರಜೆಯನ್ನಾ ಗಲೀ ಅವರು ಎಂದೂ ತೆಗೆದುಕೊಂಡಿರಲಿಲ್ಲ (ರಂಗರೋ.೧೬೫). 
[ಕಿಜ್ಯು + ಕುಳ್ಳ] 
ಮು ಕುಳೂಯ (ನಾ). ಕಿರುಕುಳ ತೆರಿಗೆಗಳಿಂದ ಬರುವ ವರಮಾನ: 
ಜುದೆಆಕಿ ಕಿಜುಕುಳಾಯಂ ಪಾಯದ್ರಮ್ಮಂ (ಬೊಂಕಕಾ. ೧೯೩೪, 
ಬಂಕಾಪುರ, ೩-೧೯; 1062); ಕಾಣಿಕೆ ಕಿಜುಕುಳಾಯದಾಯ ಸಹಿತಂ 
(ಬೊಂಕಶಾ. ೧೯೩೭, ಸಿಂಧಗಿ.೩ಿ೪-೨೭ ; 1108); ಕಿಜುಕುಳಾಯದಾಯ 
ಸಹಿತಂ (ಇಆ. ೪, ೪೭-9೨ 1167). [ಕಿಲುಕುಳ್ಳ 4 ಆಯ್ಕ] 


ಕಿ[ಜಕೂಡಲೂರು 


ಕಿಜುಕೂಡಲೂರು (ನಾ). ಒಂದು ಊರಿನ ಹೆಸರು: ಕಿಜುಕೂಡ 

ಲೂರನ್ನಾಮಧೇಯಮಪಲ್ಲೀ (ಮೈ ಆರಿ. ೧೯೪೮, ೧೧-೧೦ ; ಕಿನಿಯ ಶತ). 
[ಕಿಜ್ಯು * ಕೂಡಲೂರು] 

ಕಿಲುಳೆ (ನಾ). ಮುಚ್ಚುವಿಕೆ; ಆವರಿಸುವಿಕೆ : ಉಣ್ಯೆ, ಪಕ್ಯೆ, ಕಿಜುಕೆ 

[ಪಾಳಾಂ. ಗಿಜಕಿಕೆ), ತಿಟುಕೆ, ಪೊಟುಕೆ (ಶಬ್ದಾನು. ೫೫೭ ಪ್ರಯೋ). 
[ಕಟು + ಇಕೆ) 

ಕಿಜುಕೆಅಕೆ "ಕಿಜುಗೆಅ್ಕೆ' ನೋ. 

ಕಿಜುಕೊಣ್ಣಿಂದ (ನಾ). ಒಂದು ಕೆರೆಯ ಹೆಸರು: ಕಿಟಿನಾ ಸಂಗತ 
ಮಹಾಪಥನಿಂಬ ಪ್ರದೇ ಶಾತುದವಕ್ಕೊಲ್‌ ಕಿಜುಕೊಣ್ಣಿನ್ದ ತಟಾಕ... 
ಪೂರ್ವ್ವೃಭಾಗ ಇರ್ಗರೆ ನದೀ ಗತ್ವಾಸೇವನದ್ಯೇವದಕ್ಷಿಣಸೀಮಾ (ಎಕ.111, 
ಮಂಡ್ಯ. ೧೧೩-೫೭; 715 ?). 1) 

ಕಿಜುಗಂಟಿ, ಕಿಜುಘಂಟಿ (ನಾ). ಸಣ್ಣಗಂಟಿ; ಚಿಕ್ಕಗಂಟಿ; ಕಿಂಕಿಣಿ: 
ಪುಂಡರೀಕದ ಕಿಜುಗಂಟಿಯಿಂದೆ ಸಹಕಾರದ ಕೆಂದಳಿರಿಂದೆ ಚೆಲ್ವು 
ವೆತ್ತುದು... ವಂದನಮಾಲಕಾವೃತಂ (ಕಾದಂಉ. ೨೧೩); ಉಲಿಯಲು 
ಕಾಂಚೀದಾಮದಾ ಕಿಚುಗಂಟಿ ಲಲನೆ ನಡೆದಳು (ಜೀವಂಸಾಂ. ೧೧-೩೧); 
ಅಂದುಗೆಗಳ ರುಣತ್ಯೃತಿ * ಪೋಖುಳೆಯೆ ಚೆಂದದ ಕಿಜುಗಂಟಿಯ 
ದನಿ (ಕಂನವಿ. ೨೪-೪೭). ಕಿಯಘುಂಟೆ: *ಕಿಂಕಿಣಿಯೆಂಬುದು ಕಿಜು 
ಘಂಟಿ” (ಹಲಾಯು. ೯೨-೪೦೬) ; ಕುಜುಹಿನ ಸಟ ಕಿಉುಘಂಟಿ 
ಪುಲಿಯ ಬಾಲ ಮೆಜಕಿಯೆ ಗಡೆಯರೆ [ಪಾಠಾಂ. ಯೊಳೆ]ಯ್ತ್ಮಂದು 
(ಕುರಾಸಾಂ. ೧೨-೬೫). (ಕು; *-ಗಂಟೈ) 

ಕಿಜುಗಂದ (ನಾ). ಎಳೆಯಮಗು ; ಹೆಸುಗೂಸು: ಕಂದಂಗಳ್‌ 
ಮಣಜುಕದ ಕಿಜುಗಂದಂಗಳ ಮುದ್ದು ನುಡಿಗಳಂ ಮೂದಲಿಕುಂ 
(ಜಗವಿ. ೧-೫೪). [ಕಟ್ಟು + ಕಂದ] 

ಕಿಜುಗಂಬ (ನಾ). ಚಿಕ್ಕಕಂಬ: ಪೊಂಬಾಳೆಯ ಪೊಸಗಂಬಂಗಳಿಂದಂ 
ಕೆಂಬೂರದ ಕಿಜುಗಂಬಗಳಿಂದಂ (ಉದ್ಭಟ. ೫-೧೯). [ಕಿಜು * ಕಂಬ] 

ಕಿಜುಗಟ್ಟಿಗೆ (ನಾ). ಚಿಕ್ಕಕಟ್ಟಿಗೆ, ಕೋಲು. "ಇಡಿರ್ಗಿಟು 
ಗಟ್ಟಿಗೆ' ಪರಾ. [ಕಲು * ಕಟ್ಟಗೆ] 

ಕಿಜುಗಟ್ಟು (ನಾ). ತಿಳಿಯಾದ ಕಟ್ಟು, ಸಾರೆ: ಸರಿನೀರು ಸರಿ 
ಮೊಸರು ಶುಂಠಿ ನೀರುಳ್ಳಿಗಳ ತುರುವಲೇಲಕ್ಕಿ ತದುಕಿನ ಚಿಗುರ ಕಿಜು 
ಗಟ್ಟು ವೆರಸಿ ನೀರೋಗರವ ಹಾಕಲದು ತ್ರೈಲೋಕ್ಕ ಪೂಜ್ಮ ತಕ್ರೋದನ 
ಕಣಾ (ಸೂಪಶಾ. ೩-೨೭). [ಕಿಜ್ಜು + ಕಟ್ಟು] 

ಕಿಲುಗಡಲ್‌, ಕಿಗ್ಗಡಲು (ನಾ). ಚಿಕ್ಕ ಸಮುದ್ರ: ಬಂದಪುದು 
ಮುನಿಪನೊಡನೆಯದೊಂದು ವಿಯನ್ನದಿಯ ಕಿಜುಗಡಲ್‌ ಕೌತುಕಮೆಂ 
ಬಂದಡೆ ದುಗುಲದ ಕೌೌಪೀನಂ ದಂಡಾಗ್ರದೊಳದೊಂದು ಯತಿಪತಿ 
ಗೆಸೆಗುಂ (ಜಗವಿ. ೧೦-೯). ಕಿಗ್ಗಡಲು : ಕಿಗ್ಗಡಲ ರಕ್ತದ ಹೊನಲಲಿ 
(ಬಸವ. ೭೦೫); ತೇಜಿಯ ಕಡಿಕುಗಳು ಕುಣಿದಾಡಿದವು ಕಿಗ್ಗಡಲ 
ರಕುತದಲಿ (ಕುವ್ಕಾಬ್ರೋ. ೫-೧೧). [ಕಿಟ್ಟು + ಕಡಲ್‌] 

ಕಿಜುಗಡಸಿಗೆ "ಕೆಲುಗಡಸಿಗೆ' ನೋ. 

ಕಿಜುಗಡಸಿಗೆ, ಕಿರುಗಡಸಿಗೆ, ಕಿಟುಗಡಸಿಗ (ನಾ). ಒಂದು 
ಮೂಲಿಕೆಯ 
ಗಡಸಿಗೆ, ಹೆಗ್ಗುರುಟಗೆ” (ಓಷಧಿ. ೬೮). ಕರುಗಡಸಿಗೆ: ಶುಂಠಿ 
ವಾದಕ್ಕಿ ಕಿರುಗಡಸಿಗೆ ಅಗುಳು ಶುಂಠಿ... ಇದರೆ ಕಷಾಯದಿಂದ 
(ವೈದ್ಯಸಾ, 1, ೧೨೩) ; ಕಿರುಗಡಸಿಗೆ, ಜೀರಿಗೆ... ಇವಿಷ್ಟನ್ನೂ ಸಮ 
ಭಾಗವಾಗಿ ಬಿಸಿನೀರಿನಿಂದರೆದು ಕೊಡಲು ಶೀತಜ್ವರ ಪರಿಹಾರಮಕ್ಕುಂ 
(ಸಕನೈ. ೬೩). ಕಲಿಗಡಸಿಗ : "ಕಟ-ಕಟುಕರೋಹಿಣಿ, ಕಿಜುಗಡಸಿಗ, 
ಬಿಳಿಯ ಸಾಸುವೆ? (ಓಷಧಿ. ೧೯). [ಕ್ಕು * ಕಡಸಿಗೆ] 


೧೮೪.೨ 


0 


20 


ಹೆಸರು: *ತಿಕ್ತ- ದರಸಿ, ಕಟುಕರೋಹಿಣಿ, ಕಿಉು|40 


| 


ಕಮುಗಾಣ 


ಕಿಜುಗಣ್‌, ಕಿರುಕಣ್‌, ಕಿರುಗಣ್ಣು, (ನಾ). ಸಣ್ಣಕಣ್ಣು: ಹೊಗೆ 
ಮೊಗದ ಕಿಜು[ಪಾಠಾಂ. ಡಿ)ಗಣ್ಣ ಕೆಮ್ಮೀಸೆಗಳ . . . ವಿಗಡನೆದ್ದನು 
(ಕುವ್ಯಾಸ.೧೪-೧೦೧). ಶಿರುಕಣ್‌: ಈ ಹಿರಿಕಿವಿಯನು ನಾನೇ ಬಯಸಿದೆ 
ಈ ಕಿರುಕಂಗಳ ನಾನೇ ಬಗೆದೆ (ಗಣೇಶ. ೫-೧೨೯). ಕಿರುಗಣ್ಣು, : 
ನಸುನಗುತ ಕಿರುಗಣ್ಣಿನಿಂದ ನೋಡುತ್ತಾ (ಕ ರಿಕ. ೧0೬-೪) ; 
ಕಿರುಗಣ್ಣು ಕಪ್ಪಾಗಿದ್ದವು (ಪುನರ. ೧೪೦). [ಕಲ್ಕು * ಕಣ್‌] 

ಕಿಖುಗಣೆ, (ನಾ). ಒಂದು ಬಗೆಯ ಬಾಣ: ಕಣೆ ಕಣೆಯ ಹಳಚಿದವು 
ಮಾರ್ಗಣೆ ಕಣೆಯ ಕಡಿದವು ಕವಿಯ ಕಣೆ ಕಿಜುಗಣೆಯ ಮುಕ್ಕುಳಿಸಿದವು 
(ಕುವ್ಯಾಭೀ. ೪-೧೪). (ಕ್ಕು + ಕಣೆ] 

ಕಿಖುಗಣ್ಕೆ (ನಾ). ಸೀರೆ; ಸೀರೆಯ ನಿರಿ (?) : ಆ ಯುವತಿ ತನ್ನಯ 
ಗೆಳೆಯರಿಂಗರುಹಿಸದೆ ಕಿಜುಗಣೆ ಸೀಳಿ ಶಿವಗೀಯೆ (ಸಂಭಪ. ೩೩-೧೪). 

(ಕಲ್ಕು + ಕಣ್ಮೆ (ಲಿ ಕಣಯ್ಯ) 

ಕಿಲುಗಣ್ಣು (ಕ್ರಿ). ಕಿರಿದಾಗಿ ಕಾಣು; ಕಡೆಗಣಿಸು: ನೀಂ ಪುಗಲ್‌ 
ಪುಗಲವಮೆಂದು ಮೂದಲಿಸಿ ಲೋಧ್ರಿಗೆ ಮೊಲ್ಲೆಗೆ ಸಿಂಧುಮಾರ ಮಲ್ಲಿಗೆ 
ಕಿಜುಗಣ್ಣಿ ಮೆಟ್ಟ ಜಡಿದೂಳ್ಡುವು ಕೋಗಿಲೆ ತಲ್ಲತಾಗ್ರಮಂ (ಅನಂಪು. 
೬-೮೩). "ಕಡೆಗಣ್ಣು' ಪರಾ. [ಕಿಜುಗಣ್‌ + -ಚು] 

ಕಿಲುಗತ್ತಿ, ಕಿರುಗತ್ತಿ (ನಾ). ಚಿಕ್ಕ ಕತ್ತಿ; ಚೂರಿ: ಕಿಜುಗತ್ತಿಗಳ 
ಸರಪಣಿಯ ಕಶಾದಂಡಂಗಳಾ ಜ್ವಾಲೆಯಿಂ ಕಾಸಿ ಹೊಡೆಯಲು 
(ವೀ ಶೈಪು. ೪-೧೯-೩೦); ಪಲತೆಜದ ಬಿರುದುಗಳ್‌ ಕಿಜುಗತ್ತಿ 
(ನಾಠಾಂ. ಗೊಂಡೆ]ಗಳ್‌ ನೆಲಕ್ಕಲೆವ ರುಲ್ಲಿಗಳ್‌ (ಚೆಬಷು. ೪೮-೫೦). 
ಕಿರುಗತ್ತಿ: ಅವನ ಕೈಯಲ್ಲಿದ್ದುದು ಒಂದೇ ಒಂದು ಕಿರುಗತ್ತಿ 
(ಆರ್ಯಕ. ೫೩); ಕಿರುಗತ್ತಿಯಮೇಲೆ ಮಧುಕರನ ಕೈ ಹೆಬ್ಬೆರಳಿನ 
ಗುರುತು ಇದೆಯಲ್ಲವೆ? (ಕೃತಕ್ಕೆ. ೧೬೮). [ಕು + ಕತ್ತಿ) 

ಕಿಯುಗನ್ನೆ (ನಾ). ಎಳೆಯ ವಯಸ್ಸಿನ ಕನ್ಯೆ; ಬಾಲಿಕೆ: ಕಿಜುಗನ್ನೆ 
ಯನು ಕೂಡಿದವನಾತಗೆ ಮುನ್ನ ಗುಣದೋಷಗಳ ಭೇದಗಳಿಲ್ಲ 
(ನಿಭಾಗ. ೧೧-೧೭-೧೨). [ಕಿಜ್ಯು * ಕನ್ನೆ] 

ಕಿಖುಗಪ್ಪೆ (ನಾ). ಸಣ್ಣಕಪ್ಪೆ; ಚಿಕ್ಕ ಕಪ್ಪೆ: ನಿನ್ನ ಪುಸಿವು ಕೆಟ್ಟು 
ಬಲಮಪ್ಪನ್ನೆವರಂ ಕಿಜುಗಪ್ಪೆಗಳಂ ತಿನುತಿರೆನೆ (ಪಂಚತಂ. ೨೭೪-೧೦). 

(ಕಿಚ್ಚು * ಕಪ್ಪೆ) 

ಕಿಜುಗಲ್‌, ಕಿರ್ಗಲ್‌, ಕಿಜುಗಲ್ಲು (ನಾ). ಚಿಕ್ಕಕಲ್ಲು; ಸಣ್ಣಕಲ್ಲು: 
ಪೆಟ್ಟಿಗಳುಂ ಕಿಜುಗಲ್ಗಳುಮೊತ್ತೆ ನಿದ್ರೆಗೆಯ್ದೆಯಾದಯರ್‌ (ನಡ್ಡಾರಾ. 
೧೪೦-೨) ; ಒಣಬಟ್ಟಿಯ ಕಿಜುಗೆಲ್ಲ ಬಡಿಯ ಕೋಳಿಂದಂ ಕಾಲ್‌ 
ಕೆಟ್ಟುವು (ಧರ್ಮಾಮೃ. ೬-೮೯); ಕಿಜುಗಲ್ಲೊಳ್‌' ಕೆಸಆಕೊಳ್‌' ಮೊಳೆ 
ಕೊರಡುಗಳೊಳ್‌ ಮುಳ್ಳೊಳಿಡುಕುಅಕಿಡೆಗಳೊಳಂ ಪಾಯು (ಅಕ್ವಶಾ. 
೧೫-೧). ಶಿರ್ಗೆಲ್‌ : ಪೆಣ್ಗಳಿಟ್ಟಿ ಕಿರ್ಗಲ್ಲಳನೊಂದಿನಿತ್ತೊಲೆದು ತಪ್ಪುತೆ 
ಕಾಡಿದುದೊಂದು ಕೋಡಗಂ (ಕವಿಚ. 11, ೨೭೪, ರಾಮನಾಥ ವಿಲಾಸ). 
ಕಿಲುಗಲ್ಲು: ಎಲವವೇ ಸುರಭೂಜ ಗೊಡ್ಡಾಕಳೆ ಸುಪರ್ವ ಸುಧೇನು. , . 
ಕಿಜುಗಲ್ಲೇ ಮಹಾಮೇರು (ತೊರರಾ. ೩-೭-೩೬). [ಕಿಟ್ಕು + ಕಲ್‌] 

ಕಿಲುಗಲ್ಲು "ಕಿಜುಗಲ್‌' ನೋ. 

ಕಿಜುಗಳಮೆ (ನಾ). ಸಣ್ಣಬತ್ತ; ಸಣ್ಣನೆಲ್ಲು: ಪೊಸ ಮಾವಿನ 
ತೋಂಟಿಂ ಕಿಟುಗಳಮೆಯ ರಸದಾಳಿಯ ಬೆಳೆವೊಲನೊಸ್ಪಿದುದು 
(ಜಯಕಾ. ೧-೩೯). [ಕ್ಕು * ಕಳಮೆ (ಆ ಕಟಮೆ)) 

ಕಿಖುಗಳವಿ (ನಾ). ಒಂದು ಬಗೆಯ ಮೂಲಿಕೆ: *ವಂದಃ --ಕಿಆು 
ಗೆಳವಿ” (ಓಷಧಿ. ೧೪೫). (2) 

ಕಿಜುಗಾಣ (ನಾ). ಸಣ್ಣಗಾಣ; ಚಿಕ್ಕಗಾಣ: ಕಿಜುದುಗಾಣ, 
ಕಿಜಂಗಾಣ (ಭಾಷಾಭೂ. ೧೫೦ ಪ್ರಯೋ). [ಕಿಜ್ಮು * ಗಾಣ್ಯ] 


ಕಿಜುಗಾಯ್‌ 


ಕಿಜುಗಾಯ್‌ (ನಾ). ಎಳೆಯ ಕಾಯಿ; ಸಣ್ಣ ಕಾಯಿ: ಕಿಜುಗಾಯ್ಗಳಿಂ 

ತೊರೆದ ದೋರೆಗಳಿಂ, . . ಆಮ್ರಮೊಪ್ಪುಗುಂ (ಗಿರಿಕ, ೨-೨೩). 
(ಕಿಜ್ಯು * ಕಾಯ್‌] 

ಕಿಜುಗಾಲ (ನಾ). ಚಿಕ್ಕಂದು; ಬಾಲ್ಯ: ಶೈಶವ ವಿನೋದದ ಹರಯ 
ದೊಳು ಲಿಂಗಾರ್ಚನೆಯನಾಚರಿಸುವಂ ಬುದ್ಧಿಯನಜಕಿವ ಕಿಜುಗಾಲ 
ವಾಗಿಂತು ಪರೆಮ ಮಹೇಶ್ವರರನೊಲವಿಂ ಪರಮನೆಂದೇಶಕಾಣ್ಪ್ಟಂ 
(ಬಸಪು, ೩-೪೧). [ಕಿಜ್ಯು * ಕಾಲ) 

ಕೆಯುಗಾಳೆ (ನಾ). ಒಂದು ಬಗೆಯ ಕಹಳೆ: ನಡವ ವಾದ್ಯ ಜೇಗಟಿ 
ಕಿಟುಗಾಳೆ ೨ (ಸೌಇಇ. 1-11, ೪೭೦-೫೮ ; 1482). "ಕಿಗ್ಗಾಳೆ' ಪರಾ. 

[ಕಿಜ್ಯು ೬ ಕಾಳೆ (೮ ಕಹಳಿ)) 

ಕಿಉುಗಿಡಿ (ನಾ). ಚಿಕ್ಕ ಕಿಡಿ; ಅಗ್ನಿಕಣ: ಸೋನೆಗಳಾಗಿ ಸುರಿವ ಕಿಆು 
ಗಿಡಿಗಳೆ ತುಷಾರದಿಂದೆ ಧಗಧಗನೆ ಪೊತ್ತುವ ಜ್ವಾಲೆಗಳ ಮೂಲೆ... 
ಡಾವರಿಸೆ (ಜೈಮಿಭಾ. ೮-೩೦). [ಕಿಜ್ಯು + ಡಿ] 

ಕಿಯುಗಿರಿ (ನಾ). ಚಿಕ್ಕಬೆಟ್ಟ; ಪರ್ವತದ ಬುಡದಲ್ಲಿರುವ ಗುಡ್ಡ : 
*ತಟಿಂ ನಿತಂಬಂ ಗಿರಿಯ ಹೊರೆಯಕ್ಕುಂ ಕಿುಗಿರಿ ಪಾದಮಕ್ಕು” 
(ಮಂಗರಾ. ೩೦-೨). [ಕಲ್ಕು + ಗಿರಿ] 

ಕಿಜುಗುಂಡು (ನಾ). ಚಿಕ್ಕ ಗುಂಡು; ಸಣ್ಣಗುಂಡನೆಯ ಕಲ್ಲು: 
ನೀಂ ಕಿಬುಗುಂಡನೆತ್ತುವಂತೆತ್ತಿದ ಬನ್ನಮಂ ಬಗೆಗೆ ತಂದು ಕುಬೇರ 
ಗಿರೀಂದ್ರಮೀ ರ್ಜ ಮೆಯ್ಯೊತ್ತಿರೆ ನಿರ್ಯುರಚ್ಛಲದಿನೋಕುಳಿ 
ಯಾಡುವಿನಂ (ಪಂರಾಮಾ. ೧೪-೨೦೦). [ಕಲು * ಗುಂಡ್ಕು] 

ಕಿಜುಗುಂಬ (ನಾ). ಸಣ್ಣಮಡಕೆ, ಗಡಿಗೆ: ತೋಟಸೆಯ್ಕೆ 
ಯೊಳೆಜಕೆವ ಕಿಜುಗುಂಬದ ನೀರಿಂ ತುಂಬದಿರೆ. . . ಸೊಂಡಿಲೊಳ್‌ 
ಮೊಗೆಮೊಗೆದು ಸುಜಟುವ ಸೊರ್ಕಾನೆಗಳಂ (ಚಿಕವಂ. ೧೦೪-೪). 

[ಕಟ್ಟು + ಕುಂಬ] 

ಕಿಲುಗುಣಿ, ಕಿರುಕುಣಿ, ಕಿರುಗುಣ್ಮಿ, ಕಿಜುಕುಣಿ (ನಾ). ೧. ಸಣ್ಣ 
ಕುಣಿ, ತಗ್ಗು ; ಚಿಕ್ಕ ಗುಣಿ. ೨. ಒಳ ಅಂಗಿ: “ಶಾಟಕ, ಶಾಟ” 
(ನಾಚಕಾ. ಕ). ಕರುಕುಣಿ: ೧. ಅವಳ ಪಾಲಿಗೆ ತೊರೆಯ ಅಲ್ಲಲ್ಲಿನ 
ಶಾಂತವಾದ ಕಿರುಕುಣಿಗಳು ನೀಲ ಕನ್ನಡಿಗಳು (ಕುಡಿಕೂ. ೧೬೨). 
ಕಿರುಗುಣ್ಳಿ: ೩. ಸಮಾಧಿಯ ಅಥವಾ ಗೋರಿಯ ಒಳ 
ಬದಿಯಲ್ಲಿ ಶವವನ್ನಿಡಲು ಮಾಡಿದ ಕುಣಿ: (ಕ). ಕಿಜುಕುಣಿ : 
೧. ಚೋಳಂಗೆ ಮಣ್ಣಂ ಪೊತ್ತು ಪೊತ್ತೊತ್ತಿದ ತಲೆಯ ಕಿಜುಕುಣಿಗ 
ಳಂದದಲಿ (ಬಸಪು. ೩೮-೫೬). [ಕಿಜ್ಮು *-ಕುಣಿ (ಆ ಕುಲಕ್ಕಿ)) 

ಕಿಜುಗುಣಿಕೆ, ಕಿಟುಕುಣಿಕೆ, ಕಿಜುಕುಣಿಕ್ಕೆ (ನಾ). ಕಿರುಬೆರಳು ; 
ಸಣ್ಣಬೆರಳು: ಮುನಿಯರ್‌ ತಮ್ಮ ದಕ್ಷಿಣ ಹಸ್ತದೈದು ಬೆರೆಲುಮನೆಡದ 
ಕಿಜುಗುಣಿಕೆಯುಮಂ ತೋಟ ಪರಸಿ ಪೋಗೆ (ಚಾವುಂ ಘು. ೮೬-೧೨); 
ಇಂತೀ ಜನ ಮೆಚ್ಚಿ ನಡೆದವರ ಎಡದ ಪಾದದ ಕಿಟುಗುಣಿ£ಣಿಕೆ]ಯಲ್ಲಿ 
ಮನೆಮಾಡು (ವಚಶಾ. 1, ೩೧೦) ; ಹುಸಿದೊಡೆ ಕಿಜುಗು[ಪಾಠಾಂ. ಕು]ಣಿಕೆ 
ಸುಡುಗು (ಸಿದ್ಧರಾ. ೭-೧೩) ; ಅಂಗಜನದೊಂದೆ ಕಿಟುಗುಣಿಕೆಯಿಂದೆ ಗೆಲ್ಲನೆ 
ಪತಿಯಂ (ಪುಷ್ಪಶು. ೩-೪೧). ಕೆಯಿ ಕುಣಿಕೆ; ಮಣಿಬಂಧನದಿಂದಂ 


೧೮೪೩ 


20 


35 


ಕಿಜುಕುಣಿಕೆವರಂ ಕರೆಭಮೆಂ ಬುದಕ್ಕುಂ (ವಸ್ತು ಕೊ 6. ೬೮-೯); (40 


ಅಂತೊರ್ವರೊರ್ವರ ಕಿಜುಕುಣಿಕೆಗಳಂ ಪಿಡಿದು (ಪಂಪಭಾ. ೩-೭೫ ವ); 

ನಾಗೇಂದ್ರ ಘನವೆಂಬೆನೆ? ಪಾರ್ವತಿಯ ಕಿಜುಕುಣಿಕೆಯ ಮುದ್ರಿಕೆ 

ಯಾಯಿತ್ತು (ಬಸ ವ. ೮೭೬); ಕಿಣುಕುಣಿಕೆ ನೆಲ ಮುಟ್ಟಿದಾ ಮಹಿಳೆ 

ವಿಧವೆ (ವೀಕೈಿಪು. ೪-೨೬-೩೩). ಕಲು ಕುಣಿಕೆ: ಎನ್ನೆಡಗಯ್ಯ 

ಕಿಜುಕುಣಿಕ್ಕೈಯ ಮಡಿಯೊತ್ತಿರೆ ನೋಳ್ಪಮೆಂದು (ಬಂಹರಿ. ೧೩-೧೯). 
[ಕಿಜ್ಯು * ಕುಣಿಕೆ) 


45 


ಕೆೇಯಗೆಲಕ 


ಕಲುಗುಳ್ಳ, ಕಿರುಗುಳ್ಳ (ನಾ). ಗುಳ್ಳದಲ್ಲಿ ಒಂದು ಬಗೆ; ಸಣ್ಣಗುಳ್ಳ: 
4ಉಲಕಂಡಂ- ಕಿಜುಗುಳ್ಳ* (ಓಷಧಿ. ೩೧); ಕಿಜುಗುಳ್ಳಿ ದೊಳುಳ್ಳೆ 
ಬೀಜಮಂ ಸಮಂತರ್ಕ ಸುಭೂಜದುಗ್ಗ ದೊಳೆ ಭಾವಿಸಿ ( ಖಮದ. ೭-೨೩); 
*ಬೃಹತೀದ್ವಯಂ-ಹೆಗ್ಲುಳ್ಳ, ಕಿಟುಗುಳ್ಳನ (ಬಾಹಟೀ. ೨-೨-೬೦ವ). 
ಕಿರುಗುಳ್ಳೆ : ಕಿರುಗುಳ್ಳದ ಬೇರು . . . ಕಸಾಯವಿಟ್ಟು ಅಸಷ್ಟಾನ 
ಶೇಷವಾಗಿ ಕಾಯಿಸಿ (ಸಕವೈ. ೬೪). [ಆ ಕಿಜಿದು * ಗುಳ್ಳ] 

ಕಿಜುಗೊಡಲ್‌ (ನಾ). ಒಂದು ಸ್ಥಳದ ಹೆಸರು (?) : ವೂರ ವಿಕ್ರಮ 
ಚೋಳಗಾವುಣ್ಣನುಂ ಕಿಜುಕೂಡಲ್‌ ಚಾಳುಕ್ಕಾಭರಣ ಗಾವುಣ್ಣನುಂ 
* * « ಮುಮ್ಮಡಿ ಚೋಳಗಾವುಣ್ಣನುಂ ಸಾಕ್ಷಿ (ಎಕ. 12೮, ನೆಲಮಂ. 
೧-೧೫ ; 1029). [?) 

ಕಿಯುಗೂಸು (ನಾ). ೧. ಸಣ್ಣಮಗು; ಚಿಕ್ಕ ಮಗು; ಹಸುಗೂಸು: 
ಒಂದು ಕಿಜಂಗೂಸು ಕೊ" ಲಂ ಪಿಡಿದು ನಿಮ್ಮಂ ಬಡಿಯಲೈಂದು 
ಬಂದೊಡೆ (ವಡ್ಡಾರಾ. ೧೦೦-೮) ; ಕಿಜುಗೂಸುಗಳಂ ನುಡಿಗಲಿಸಿದಂ 
(ಪಂರಾಮಾ. ೧-೭೯). ಕಿಜುಗೂಸೆಣಿಪಂತೆ ತೊಳ ಪ ತಾರಾಗಣಮಂ 
(ಕುಸುಮಾ. ೧-೯) ; ತನ್ನ ವಂಶಮುರ್ವಿಗೆ ನಿಲಲೆಂದು ತಂದು ಕಿಜು 
ಗೂಸುಗಳಂ . . , ಕೈಯೆಡೆಯೊಳೀನವೊಲ್‌ (ಉದ್ಭಟ. ೮-೩೦). 
೨. ಚಿಕ್ಕಹುಡುಗಿ, ಬಾಲಿಕೆ: ಭೋಗತೃಷ್ಣೆಯನುಳಿದ ' ಕಿಜು 
ಗೂಸುಗಳುಂ (ಪಸಾರ. ೪೩೧-೧೨). [ಕಿಟ್ಟು + ಕೂಸು) 

ಕಿಯುಗೂಸುತನ (ನಾ). ೧. ಚಿಕ್ಕಂದು; ಬಾಲ್ಯ: (ಕ). ೨. ಮಕ್ಕ 
ಳಾಟಕೆ; ಹುಡುಗತನ: ಕಿಜುಗೂಸುತನದೊಳಾಜಿಯನಆಯಮೆ 
ಯಿಂದಾನೊಡರ್ಚಿದೆಂ ಕ್ಷಮಿಯಿಪುದೆಂದಆಗಿದನಣುವಂ (ಪ ಂರಾಮಾ. 
೧೧-೫೪). [ಕಿಜುಗೂಸು + -ತನ] 

ಕಿಲುಗೊಳಿ (ನಾ). ಮೀನು ಹಿಡಿಯುವ ಸಣ್ಣಬುಟ್ಟ: ಕೆಯ್ತೊಡೆ 
ಗಾಳಂ ಕಿಜುಗೂಳಿ ಬೀಸುವಲೆ ಬೆಳ್ಳಾರಂ (ಶಬಶಂ. ೩-೨೩). 

[ಕಲು * ಕೂಳಿ] 

ಕಿಜುಗೆ "ಕಿಅಗೈೆ' ನೋ. 

ಕಿಉುಗೆಜ್ಜೆ, ಕಿರುಗೆಜ್ಜೆ (ನಾ). ಸಣ್ಣಗೆಜ್ಜೆ; ಕಿಂಕಿಣಿ: *ಕಿಂಕಿಣೇ, 
ಕ್ಷುದ್ರಘಂಟಕಾ -ಈ ೨ ಸಿಜುಗೆಜ್ಜಿಗೆ (ನಾಚಿರಾ. ೧೨೩); ಅಡ್ಡಣ 
ದೊಳೆಡ್ಡ ಮಾಗೆ ಕೀಲಿಸಿದ ಕಿಜುಗೆಜ್ಜೆ ಯ ದನಿಗಳೊಳಂ (ಕಬ್ಬಿಕಾ. ೪೪); 
ಜಡಿವ ಕಿಟುಗೆಜ್ಜೆಗಳ ಬಿಗುಹಿನಲುಡೆಯ ಬದ್ದುಗೆದಾರ (ಕುವ್ಯಾಕ. 
೭-೧೨) ; ಪಜ್ಜಳಿಸುವ ಮೇಖಲೆಯಂದುಗೆ ಕಿಉುಗೆಜ್ಜೆಯ . . . ಸಿಂಗರೆ 
ಮೊಪ್ಪಿ ದುವಾ ಬಾಲಕಿಗೆ (ಜಯಕಾ. ೫-೨೧). *ಿರುಗೆಜ್ಜೆ : “ಕ್ಷುದ್ರ 
ಘಂಟಕಾ- ಕಿಜುಗೆಜ್ಜೆ? (ಕಾಶಕೃ. ೨೮೦), ಕೋಳಿಯ ಕಾಲಿಗೆ ಕಿರುಗೆಜ್ಜೆ 
ಯೇಕೆ (ಇಂಟಾಪ. ೯೫-೬). "ಕಿಟುಗೆಜ್ಜೆ? ಪರಾ. (ಕಿಜ್ಕು * ಗೆಣ್ಣೈ) 

ಕಿಜುಗೆಮ್ಮು (ನಾ). ಸಣ್ಣಕೆಮ್ಮು; ಒಣಗೆಮ್ಮು ; ಹುಡಿಗೆಮ್ಮು : 
ಕಿಜುಗೆಮ್ಮು ಪುಟ್ಟುವಡೆ ಪುಟ್ಟುಗುದಾತ್ತಬಲಕ್ಷಯಂ ಕ್ಷಯಂ 
(ಕಲ್ಯಾಕಾ. ೬-೧). [ಕಲು * ಕೆಮ್ಮು) 

ಕಿಜುಗೆಯ್ಮೆ, ಕಿರುಗೆಯ್ಮೆ (ನಾ). ೧. ಸಣ್ಣ ಕೆಲಸ. ೨. ಕೇಳುಕೆಲಸ: 
ಜಾಣಿರ್ಕೆ ಜನದೊಳೆಲ್ಲಂ ಕೇಣಂ ಕೆಲನಕ್ಕೆ ಮಿಕ್ಕ ಕಿಜುಗೆಯ್ಕೆಗಳೊಳ್‌ 
ನಾಣಕ್ಕೆ ಕಳರ ಮೊಗಮಂ ಕಾಣದೆ ಜಗಮನಿತುಮಿರ್ಕೆ ಕಡುಸಂತಸ 
ದೊಳ್‌ (ಚಕವಿ. ೧೧೯೭). ಕಿರುಗೆಯ್ಮೆ: ೧. ಸೇನೆಯನೆನಗೆತೋರ್ದು 

. ಬರಿದೆ ದಣಿಯದಿರ್‌ ಮೀಸಲಾಗಿರ್ಪುದಾ ಕಿರುಗೆಯ್ಕೆ, ನನ್ನಿಂದ 

ಮೆನ್ನ ಕಿಂಕರರಿಗೆ (ಶ್ರೀರಾಮಾ. ೬೦೭-೧೭೮). [ಕಿಜ್ಜು* ಳೆಯ್ಕೆ] 

ಕಿಜುಗೆಅಕೆ, ಕಿಟುಕೆಆ್‌ೆ (ನಾ). ಸಣ್ಣಕೆರೆ; ಚಿಕ್ಕಕೆರೆ: ಸುರಗಿಯ 
ಮಹತ್ವವನೊಣಮೊರಡಿ ಸಮುದ್ರದ ಭಾಸುರತೆಯನಡವಿಯ ಕಿಜುಗೆಜಕೆ 
. « - ಭರದಿಂ ಪಡೆಯಲ್ಪಯಸುನವೋಲ್‌ (ವಿ €ರೇ ಚ. ೧-೩೪). 


ಕಿಜುಗೇಕು 


ಮುಕೆಲ್‌ : ಅನ್ನೆ ಬಳಿ ಪುಣುಶೆಯ ಆಳರಿಯ ಕುಕೆಆಿಯೆ ಅನ್ತೆ 
ಪೋಗಿ (ಎಕ. 2೭೪7, ತಿಪಟೂ. ೧೪೨-೬೯; 900) ; ಹಿರಿಯ ಏರಿಯ 
ಕಜಕಿಗಂ ತತ್ರೀಮಾನ್ತ ರಡೆೊಳುಳ್ಳ ಕಿಜುಕೆಜಕೆಗಳ್ಳಂ (ಎಕ. 1x, ಚನ್ನಪ. 
೪೮-೧೦ ; 907); ಮಳೆಹಳ್ಳಿಯ ಮುಂದಣ ಕಿುಕೆಜಿ ಯಂ 
(ಮೈ ಆರಿ. ೧೯೪೦, ೩೩-೩೧ ; 1100). [ಕಲ್ಕು + ಕೆಲ 
ಕಿಜುಗೇಕು (ನಾ). ಒಂದು ಬಗೆಯ ಹುಲ್ಲು; ಸಣ್ಣ ಗೇಕಿನಗೆಡ್ಡೆಯ 
ಹುಲ್ಲು: *ಮೃಣಾಲೇಸ್ಟಃ - ಕಿಜುಗೇಕು (ರು) (ಓಷಧಿ. ೧೨೮). 
[ಕಿಜ್ಶು * ಗೇಕು] 
ಕಿಜುಗೇಣ್‌ (ನಾ). ಚಿಕ್ಕಕತ್ತಿ; ಕಿರುಗತ್ತಿ: ಮದನನ ಕಟ್ಟಿದ 
ಕಿಜುಗೇಣಿದೆಂ (ಪುಷ್ಪ ಪು. ೩-೩೬); ಸಚ್ಚರಿತಮೆ ಬೋಳೆಯಂಬು 
ಕಿಜುಗೇಣ್‌ ಶ್ರವಣಂ ಮನನಂ ಕರಾಸಿ (ಶಬಶಂ. ೩-೨೬). 
[ಕಿಟ್ಟು * ಗೇನ್‌] 
ಕಿಜುಗೈ, ಕಿರುಗೈ, ಕಿರ್ಗಯ್‌ (ನಾ). ಪುಟ್ಟಕ್ಕೆ; ಸಣ್ಣಕ್ಕೆ : 
ಪಾವಸೆಯಂ ಪೆಅನೂಂಕುವ ಪೊಸಕೆಂದಾವರೆಯೆನೆ ಕಿಜುಗೈಯಿಂ 
ಮೇಲುದನೋವದೆ ನೂಂಕಿ (ಜಯಕಾ. ೨-೩೭). ಕಿರುಗೈ: ತನ್ನ ಬಿಳಿಯ 
ಕಿರುಗೈೆಗಳನ್ನು ಮಡಿಸಿಕೊಂಡು (ಪುನರು, ೪೧). *ರ್ಗಯ್‌. 
"ಕಿರ್ಗಯ್ಯಾಗು' ಪರಾ. [ಕಲ್ಕು + ಕೈ (೮ ಕೆಯ್ಸ್‌,)] 
ಕಿಜುಗೊಂಕು (ನಾ). ನಸು ಕೊಂಕು; ಸಣ್ಣಡೊಂಕು: ತಳ್ತ 
ಕಾರ್ಮುಗಿಲ್ಲಳ ಕಿಜುಗೊಂಕುಗೊಂಕಿದ ಪೊನಲ್ಗಳ (ಪಂಪಭಾ. ೭-೨೫); 
ಸರೋಜವನದಿಂ ಶಾಳಿವನಕ್ಕೆ ಪರಿವ ಪರಿಕಾಲ್ಗಳಂ ನೆರೆದು ಮುರಿದು 
ಕಿಜುಗೊಂಕು ಕೊಂಕಿ ಪೊನಲ್ವೊನಲನಟ್ಟ ಪರಿವ ಬಳ್ಳಿ ವೊನಲ್ಗಳ್‌ 
(ಸುಕುಮಾ. ೧೦-೫೭ ವ). [ಕಟು * ಕೊಂಕ್ಕು) 
ಕಿಜುಗೊಂಬು, ಕಿರ್ಗೊಂಬು (ನಾ). ಸಣ್ಣರೆಂಬೆ; ಚಿಕ್ಕ ಕೊಂಬೆ: 
ಅರ್ಚಿಸಿದ ಭೂತಲದೊಳ್‌ ಪಾಲ್ಮರದ ಕಿಜುಗೊಂಬುಗಳ ನಿ ಕ್ಕಿ 
(ಚಾವುಂಪು. ೯೦) ; ಪೆರ್ಗೊಂಬುಗಳಿಂದಂ ಕಿಜುಗೊಂಬುಗಳಿಂದಂ ಆಲದ 
ಮರನೆಂತೊಪ್ಪುಗುಂ (ಧರ್ಮಾಮೃ. ೧೩-೫); ಮಿನುಗುವ ಕೊಂಬಿನಚ್ಚು 
ಕಿಜುಗೊಂಬಿನ ತಳ್ತರಗೀಲ್‌ ... ಕಣ್ಣೆ ಚೆಲ್ಚೆನೆ ನಡೆತಂದು ವಂದಸುಗೆ 
ಯೆಂಬ ನೆಗಲ್ತಿಯ ತೇರ್ಗಳೆತ್ತಲುಂ (ಕಬ್ಬಿಕಾ. ೨೧೩). ಕಿರ್ಗೊಂಬು : 
ಕಿರ್ಗೊಂಬು ಕೂರ್ದಾಡೆ ಷಟ್ಟಿದರುಂಕಾರಮದಗ್ರ ಡಿಂಡಿಮ ರವಂ 
ತಾನಾಗೆ (ಕುಸುಮಾ. ೨-೬೨), [ಕಲ್ಕು + ಕೊಂಬ್ಯು) 
ಶಿಜುಗೊನರ್‌ (ನಾ). ಚಿಕ್ಕ ಚಿಗುರು; ಸಣ್ಣ ಕೊನರು : ನುಣ್ಣೊನರ್‌ 
ಕಿಜುಗೊನರ್‌' ನಸುಬಲ್ಲೊನರೆಂಬಿವೇಟಕ್ಲಿವೆತ್ತು (ಜಗವಿ. ೧೪-೨೬). 
[ಕಿಜ್ಯು * ಕೊನರ್ವ್‌) 
ಕಿಜುಗೊಲ್ಲಿ(ನಾ). ಒಂದು ಪ್ರದೇಶದ ಹೆಸರು (?) : ತೆಜ್ಯ ಮೈಯರಸಿ 
ಕಿಜುಗೊಲ್ಲಿಯುಳ್‌ ಪೊಕ್ಳು (ಮೈಆರಿ. ೧೯೨೧, ೧೦-೧೮೨ ; 967). 
[ಕಲ್ಲು * ಕೊಲ್ಲಿ] 
ಕಿಯಿಗೊಳೆಗು (ನಾ). ಚಿಕ್ಕ ಕೊಳಗು; ಸಣ್ಣಗೊರಸು: ಹೊಳೆ 
ಹೊಳೆವ ಕಿಜುಗೊಳಗುಗಳ ಥಳಥಳಿಪ ವದನದ ತರಳ ನಯನದ... 
ಹೊಸಜವ್ವನದ ಹೊಮ್ಮಅಕಿ ಹೊಳಕಿತಿದಿರಿನಲಿ (ತೊರರಾ. ೩-೮-೧೫). 
[$೮ು + ಕೊಳಗು] 
ಕಿಉುಗೋಣಿ, ಕರಿಗೋಳಿ, ಕಿರುಗೋಣಿ, ಕಿರುಗೋಳಿ (ನಾ). 
ಗೋಣಿಮರದಲ್ಲಿ ಒಂದು ಬಗೆ: * ತುಷಪರ್ಣಿ ಕಿಜುಗೋಣಿ ? 
(ಮಂಗರಾ. ೪೫-೪೭); ಕುಡು ಚೊಕ್ಕಣಿಕೆಯ ಕೂಡಮೃತಲತೆಯನಲ್ಲ 
ದೊಡಂತಾಕ್ಷಣದೊಳ್‌ ಕಿಜುಗೋ(ಳಿ)ಣಿಯುಮಂ ಪ್ರಣುತಯಶಂ 
ಕೊಡುವುದುಪವಿಷಂ ( ಖಮದ. ೨-೪೯). ಕರಿಗೋಳಿ: ಪೀಲಾಲದ 
ಮರ, ಕರಿಗೋಳಿ, ಜೀವಿ, ಪಿನಪಾಲ (ಮೈಔಿಗಿ. ೬೬-೬೨೪). 


೧ಿಲ೪೪ 


5 


30 


40 


45 


ಕಿಖದಳಿರ್‌ 


ಕಿರುಗೋಣಿ: ಕಿರುಗೋಣಿಸೊಪ್ಪಿನ ರಸದಲ್ಲಿ ಕಡಲೆಯ ನೆನೆಯಿಕ್ಕಿ 
ಅರೆದು ಗುಳಿಗೆಮಾಡಿ (ಸಕನೈ. ೨೬೦). ಕರುಗೋಳಿ: ಮೈ ಬಾತರೆ 
ಕಿರುಗೋಳಿಯ ಸೊಪ್ಪಂ ಬಿಸಿಮಾಡಿ ಕಟ್ಟುವುದು (ವಿವೈವಿ ೧೨೮)- 
[ಕಲ್ಕು + ಗೋಳಿ] 

ಕಿಜುಚೇಣ (ನಾ). ಚಿಕ್ಕ ಚಾಣ; ಸಣ್ಣ ಉಳಿ: ಕಿಜುಕಿಆಿದಾಗಿ 
ಖಂಡಿಸಿ ಕರ್ಮ ಕೆಡೆ ಮನೆ ತೆಜಪಹುದಾತ್ಮಗಾತ್ಮನೊಳು ಕಿಜುಚೇಣ 
ದಿಂದೊಬ್ಬ ಮೆಲ್ಲಮೆಲ್ಲನೆ ಕಲ್ಲ ತಣಿದಲ್ಲಿ ಮನೆಮಾಡುವಂತೆ 
(ಭರಚ. ೧೮-೪೭). (ಕಿಜ್ಯು + ಚೇಣ) 

ಕಿಬುಜಡೆ (ನಾ). ಚಿಕ್ಕ ಜಡೆ; ಸಣ್ಣ ಜಡೆ: ಸಂಗಡಿಸಿದ ಕಿಜುಜಡೆಗಳ 
ತೊಂಗಲ್ಲಳಿನೊಪ್ಪೆ ಜಾನುಚಂಕ್ರಮಣಂ ಹರ್ಮೂ(ಂಗಣದೊಳೆಂದು 
ಸಳಿಗುಮೊ , ,. ಕುಮಾರಂ (ಕಾದಂಪೂ. ೩೫೭) ; ಕಿಜುಜಡೆಯ ಮಡ 
ವಿಡಿದ ತುಜುಬಿನೊಳ್ಳಳ್ತ ಬಾಂದೊಆಕಿಯನಳವಡಿಸಿ (ನಂದಿಮಾ.೨೧-೫೭); 
ಆಲೋಲಮಾದ ಕಿಉಂಜಡೆಗಳಿಂ.. . ಬಾಲಕಂ ನೋಳ್ಪ 
ಸಭೆಯಂ ವಿಸ್ಮಯಾರ್ಣವದೊಳದ್ದಿದಂ (ಚೆಬಪು. ೪-೨೮). 

[ಕಿಜ್ಯು * ಜಡೆ) 

ಜವೆಗೋಧಿ: *“ಯವ್ಯ, ಪೃಕ್ಕ- ಜವೆ, 
ಕಿಜುಜವೆ ಅಟುವತು ದಿನಕ್ಕೆ ಬೆಳೆದು ಬಹ... ಭೂಮಿ? 
(ನಾಚರಾ. ಕಿ). [ಕಿಜು * ಜನೈ] 

ಕಿಯಿಜವ್ವನ (ನಾ). ಎಳೆಯ ಪ್ರಾಯ; ಚಿಕ್ಕಹರಯ. "ಕಿಜು 
ಜವ್ಹನಿಗ' ಪರಾ. [ಕಲ್ಕು + ಜವ್ವನ] 

ಕಿಜುಜವ್ಹನಿಗ (ನಾ). ಎಳೆಯ ಪ್ರಾಯದವನು; ಚಿಕ್ಕ ಹರಯ 
ದವನು: ನೋಟ್ಟುದು ಬಟ್ಟಿವಿಡಿದೆಯ್ನರ್ಪಾ ಕಿಜುಜವ್ವನಿಗರಂ 
(ಅದ್ಭುತ. ೩೫-೧೫). [ಕಿಜುಜವ್ವನ + -ಇಗ)] 

ಕಿಜುಜೋಡೆ (ನಾ). ಎಳೆಯ ಪ್ರಾಯದ ಜಾಕ್ಕೆ --ಮಿಂಡೆ: 
ನಸುನಾಂಟದ ತನ್ನಖಾಂಕಮಂ ತನುರುಹದೇಬಕ್ಕಿಯಿಂದೆಳಸಿ 
ನೋಡುತದೇಂ ಕಿಜುಜೋಡೆ ಪೋದಳೋ (ಲೀಲಾವ, ೩-೧೬). 

[ಕಲ್ಕು * ಜೋಡ] 

ಕಿಜುಡೊಳ್ಳು, ಕಿರುಡೊಳ್ಳು (ನಾ). ೧. ಸಣ್ಣಹೊಟ್ಟಿ; ಕಿರು 
ಹೊಟ್ಟಿ: ಛಂದವೆಸಿಪ ತ್ರಿವಳಿಗಳ ಕಿಜುಡೋಳು£ಡೊಳ್ಳು3 
ಚೆಲುವಿಕೆಯ , .. ದೇವಕೀಸುತ ಸೆಳೆದ ಕಣ್ಮನವ (ನಿಭಾಗ. ೧೧-೧೧-೮). 
ಕಿರುಡೊಳ್ಳು : ೨. ಹೊಟ್ಟಿಯ ಕೆಳಭಾಗ; ಅಡಿಹೊಟ್ಟಿ: 
ಕಿರುಡೊಳ್ಳಿಗೆ ಉರಗೆನ ಸುತ್ತಿದಾತನೆ ಮೆರೆ ವ ಪಾಶಾಂಕುಶಧರನೆ 
(ಕರ್ಣಾಕ. ೨೭೬). [ಕಿಜ್ಯು + ಡೊಳ್ಳು) 

ಶಿಜುತೆರೆ "ಕಿಜುಬಿರೆ' ನೋ. 

ಕಿಯುತೇಗು "ಕಿಜುದೇಗು' ನೋ. 

ಕಿಖುದಂಗಿ "ಕಿಖುದಂಗೆ' ನೋ. 

ಕಿಜುದಂಗೆ, ಕಿಟುದಂಗಿ (ನಾ). ಚಿಕ್ಕ ತಂಗಿ; ತಂಗಿಯರಲ್ಲಿ ಕೊನೆ 
ಯವಳು : * ಕಿಜುದಂಗೆಯೆಂದು ಒಡಹುಟ್ವಿದಳ್‌” (ಕಶಸಾ. 
೧೯-೩೮೩) ; ಕಾಯ್ಬಿನೊಳೆಕ್ಕೆ ಗುಟ್ಟು ವಕ್ಳನ ಪಡಪೆತ್ತಿ ಬಯ್ವ ಕು 
ದಂಗೆಯ ಕಣ್ನೊಳೆ ಕೀಜಕಿ ಕಲ್ಪಿಪಣ್ಣನ ಬಿಯಕಿಲ್ಲದವ್ವಳಿಪ ತಮ್ಮನ 
(ಶಾಂತಿಪು. ೮-೧೦೫). ಕಿಜುದಂಗಿ: “ಕಿಜುದಂಗಿಯೆಂದು ತಾನೊಡ 
ಹುಟ್ಟಿದಳ್ಳಿ ನಾಮಂ೫ (ಕಬ್ಬಿಕೈ. ೭೦). (ಕಲ್ಕು * ತಂಗೆ] 

ಕಿಲುದಳಿರ್‌ (ನಾ). - ಕಿಜುಗೊನರ್‌ :' ಕಿಚುದಳಿರಂ ಗೆಲ್ವಧರದ 
ಚಿಕ್ಕೆರರೆಯ ಸೋಲಿಪ ನಗೆಗಣ್ಣ (ಜಯಕಾ. ೩-೨೨); ಪಚ್ಚಿಗುಪ್ಪಸಂ 
ಕಿಜುದಳಿರಾಂತ ಚಲ್ಲಣಮದೇಂ ಬಗೆಗೊಂಡುದೊ ತತ್ಯಿರಾತರಾ 
(ಶಬಶಂ. ೩-೨೭). [ಕಲ್ಕು + ತಳಿರ್‌] 


ಕಿಜುಜನೆ (ನಾ). ಸಣ್ಣ 


ಕಿಜುದಾಜಿ 


ಕಿಖುದಾಡೆ (ನಾ). ಸಣ್ಣ ಕೋರೆಹಲ್ಲು; ಚಿಕ್ಕದಾಡೆ : ಹೊಳೆಹೊಳೆವ | 
ಕಿಜುವಾಡೆಗಳ ಥಳಿಥಳಿಪ ಕದವಿನ,,, ದಾನವಸತಿಯರಿರ್ದ್ದರದೊಂದು 
ತಾಣದಲಿ (ತೊರರಾ. ೫-೨-೬೯). [ಕಲ್ಕು + ದಾಡೆ (೮. ದವಡೆ)] 

ಕಿಜುದಾರ(ನಾ).ಚಿಕ್ಕದಾರ; ಸಣ್ಣಎಳೆ: ಇರುಹುಜಕಿಯ ಕಿಹುದಾರವಂ 
ಬಿಗಿದರಳ ಸರವಂ ಕಟ್ಟುವಂ (ಬಸಪು. ೪೭-೩೦). ([ಕಿಜ್ಯು * ದಾರ್ಯ] 

ಕಿಲುದಾಲಿ (ನಾ). ಚಿಕ್ಕತಾಲಿ, ಪದಕ: ಕದಂಪುಗಳೊಳಿಟ್ಟ 
ಕಾಡಿಗೆಯ ಬಟ್ಟುಂ ಕೊರಲೊಳ್‌ ಕಟ್ಟಿದ... ಕಿಉುದಾಲಿಯುಂ 
(ಚಿಕವಂ. ೧೫೩-೨೧). [ಕಿಜ್ಕು + ತಾಲಿ] 

ಕಿಜುದಾಲಾ್‌, ಕಿರುತಾಳೆ (ನಾ). ಒಂದು ಬಗೆಯ ತಾಳೆಮರ: 
“ತಾಲಿ” (ನಾಚರಾ. ಕಿ). *ರುತಾಳೆ: *ಹಿಂತಾಲಸಹಿತಾ॥- ಕಿರು 
ತಾಳೆಗಿಡದೊಂದಿಗೆ ಸೇರಿದ 3 (ಸಿದ್ಧಾಂತಿ. ೧೩೩). [ಕಿಜ್ಯು*- ತಾಮ್‌) 

ಕಿಜುದಿನ (ನಾ). ಕೆಲವು ದಿನ; ಕೆಲಕಾಲ: ಇಂತು ಕಿಜುದಿನವು ಸವೆಯೆ 
(ಬಸಪು. ೨೭-೨೧). [ಕಿಜ್ಯು* ದಿನ] 

ಕಿಜುದಿವಸ (ನಾ). ೬ ಕೆಕುದಿನ: ಕಿಹುದಿವಸದೊಳು ಒಡಲೊಳ್‌ 
ಶಿಶುವುದಯಿಸಿ ಬಳೆಯುತ್ತಿರೆಲ್‌' (ಜಯಕಾ. ೨-೩೦). [ಕಿಟ್ಮು 4 ದಿವಸ] 

ಕಿಜುದುಂಬಿ (ನಾ). ಚಿಕ್ಕದುಂಬಿ; ಮರಿದುಂಬಿ: ಮನಸಿಜ 
ನೆಂಬಂಕದ ಬಿಲ್ದಾಜಂ . . . ತನ್ನಿನಿವಿಲ್ಲಂ ಕಿಜುದುಂಬಿಯ ತಿರುವಂ 
ಚೆಂದಳಿರ್ಗೈ) ಪೊಡೆಯಂ ನನೆಯ ಶರೆಂಗಳನಿರಿಸಿದೆ ಕಾಂಚನವನರುಹ 
ವಿಷ್ಟರಮೆನೆ (ಜಯಕಾ. ೩-೪೦). (ಕಲ್ಕು 4 ತುಂಬಿ] 

ಕಿಜುದುಪ್ಪುಳು "ಕಿಟುದುಪ್ಪುಟಕ್‌? ನೋ. 

ಕಿಜುದುಪ್ಪುಳುವಾಸು(ನಾ). ಮೃದುವಾದ ತುಪ್ಪುಳಿಂದ ಮಾಡಿದ 
ಹಾಸುಗೆ: ಅರಸಂಚೆಯ ಕಿಜುದುಪ್ಪುಳುವಾಸಂ ಹರಿಸದಿನೇಜದಳ್‌ 
(ಜಯಕಾ. ೨-೫೨). [ತಿಜುದುಪ್ಪುಳು (೮ ಕಿಜುದುಪ್ಪೆಆ್‌) + ಪಾಸ್ಕು) 

ಕಿಬುದುಪ್ಸುಟ್‌, ಕಿಜುದುಪ್ಪುಳು (ನಾ). ಚಿಕ್ಕತುಪ್ಪುಳು; 
ಮೃದುವಾದ ತುಪ್ಪಟ: ಕಂಕೋಪಕಂಕದೊಳ್ಳಿಂದ ಮಣಅಯ 
ಕೊರಲ ಕಿಜುದುಪ್ಪು ಆಂ ಚಂಚುಮುಖದಿನಣೈಗೆಯ್ದು (ಮಲ್ಲಿಫು. 
೩-೧೦೫ ವ). ಕಿಜುದುಪ್ಪುಳು. "ಕಿಲದುಪ್ಪುಳುವಾಸು' ಪರಾ. 

[ಕಲು * ತುಪ್ಪಟ] 
ಕಿಲುದುಲುಚಿ (ನಾ). ತುರುಚಿ ಗಿಡದಲ್ಲಿ ಒಂದು ಜಾತಿ: (ಕ). 
(ಕಟ್ಟು + ತುಜುಚಿ (ಆ ತುಟುಚಿ)] 
ಕಿಜುದೂಳು (ನಾ). ಸಣ್ಣದೂಳು; ಕಣಕಣವಾದ ದೂಳು: ಸರಿ 


೧೮೪೫ 


ಕಿ_[ದೊಣ!ೆ 


ಕಿರುದೆರೆ: ಎಲಿ ಮೇಲುರುಳುತ ಮುತ್ತಿನ ಕಂಠಿಯ ಕಮಲಕೆ 
ಕಿರುದೆರೆ ಹಾಕಿತ್ತು (ಭಾನಗೀ, ೩೪). ಸೆಉುತೆರೆ: ಅಲಗ ರುಳಸಿ 
ಪಂತೆ ಸೂರ್ಯನ ಕಿರಣವು ಸಲೆ ಕಿಜುತೆರೆಯ ಮಧ್ಯದಲಿ ಹೊಳೆ 
ದಾಡುತಿಹುದು (ಕಂನವಿ. ೫-೪೮). [ಕಲ್ಕು + ತೆಕ್ಕೆ) 


5 | ಕಿಲುದೆಲಕ್‌, ಕಿರುಡೆಟ್‌ (ನಾ). ಸಣ್ಣತೆರಿಗೆ; ಚಿಲ್ಲರೆ ತೆರಿಗೆ: ಸನ್ನೆ 


20 


ಯೆಂಬ ಬಿಸುಪೆಂಬ ಗುಣಗಳಿವೆರಡಾ ಕಿಜುದೂಳಿಗುಂಟಾದ ದೂಳು |. 


(ಭರಚ. ೬೮-೫೨). [ಕಜ್ಮು + ದೂಳು] 

ಕಿಳುದೆಂಗು, ಕಿರುದೆಂಗು (ನಾ). ಒಂದು ಬಗೆಯ ಮೂಲಿಕೆ (?): 
*ಪರ್ಣ॥- ಮುತ್ತುಗ, ಕಿಉುದೆಂಗು? (ಓಷಧಿ. ೯೦) ; ವರ ಮಂಜಿಸ್ಟಿಗೆ 
..* ವ್ಯೋಷನಿಳಂಗ ಹಿಂಗು ಕಿಜುಡೆಂಗೆ [ಪಾಕಾಂ. ದೇನೆ]ಂಬಂತಿವಂ 
ಕೂಡಿ ಸರಿಗೊಂಡಾಜ್ಕದೊಳೀಯೆ (ಖನುದ. ೯-೬). *ೆರುದೆಂಗು : 
ಕಿ`ುದೆಂಗು, ನೆಲಬೇವು, ಬೇವು ಭದ್ರಮುಸ್ತೆ , . . ಖಚೋರ ಇವಂ 
ಸಮಾನಂಗೊಂಡು (ಸಕವೈ. ೧೭೬). [ಆ ಕಿಣುಡೇಗು] 

ಕಿಣುದೆರೆ, ಕಿರುದೆರೆ, ಕೆಚುತೆರೆ (ನಾ). ಸಣ್ಣ ಅಲೆ; ಚಿಕ್ಕ ತರಂಗ: 
ಕಾಳಿಂದಿಯಕಿಜುದೆರೆಯೋಳಿಯೊಳೆಡೆವರಿವಮೀನ್ಗಳೆನೆ( ಉದ್ಭಟ ೨-೧೮); 
ಹೊಗರ ಹೊರಳಿಯ ಕಿಣುಡೆರೆಯ ನೂಕುಗಳ ತಳಿತ ತುಷಾರಭಾರದ 
ಸೊಗಸ ಸೇರಿಸಿ ಮಂದಮಾರುತನಪ್ಪಿದನು ಮಗನ (ಕುಮ್ಯಾಅ.೧೦-೪೪) ; | 
ತಿವಳಿಗಳ ಕಿಜುದೆರೆಯ ಕಂಧರದ ಕಂಬುವನಿನ... ಬಗೆಯಭೇದೆಮಂ | 
ಕುಜುಪಿಡುವೊಡರಿದೆನಲ್‌ (ಜೈ ಮಿಭಾ. ೩೦-೬) ; ಮಂದವಾಯುವಿನಲೆ 
ಗೇಳುವ ತಿಣುದೆರೆಯಿಂದೊಪ್ಪಿದುವು ಸರಸಿಗಳು (ಕಂನವಿ. ೫-೧೦೧). 


45 


ರಾಟ್ಟು ಕಿಜುದೆಜಕೆಯುವೈದು ಪಳ್ಳಾಳ್ಗಾಪನ್ಮರು x x (ಎಕ. 2೭11, ಸಿರಾ. 
೧೨೩-೯ ; 788) ; ಸ್ಥಾನದ ಪನ್ನೆರಡು ಕಿಜುದೆಜಕೆಯಂ ಬಿಟ್ಟಿರ್‌(ಎಕ. ೫, 
ಮುಳಬಾ. ೫೧-೧ ; 950) ; ತೆಜಕಿಯಂ ಕಿಜುದೆಜಕಿಯಂ ಫೊಲೆತೆಆಕಿಯಂ 
ಮಾನ್ಕಕ್ಕೆ ಬಂದ ತೆಜಕೆಯಂ ದೇವರ್ತೆಣವೇಳ್ಳುಂ (ಕೊಲ್ಹಾಶಾ. ೩-೪೬; 
1079). ಕರುದೆಣಕ : ಸಿದ್ಧಾಯಂ ಕಿರುದೆಜಕಿಕ್ಕಿಜುಕುಳಂ ದಾಯ ದ್ರಮ್ಮ 
ಮನೆವಣ ದಣ್ಣಾಯಂ (ಕಇ. 1, ೧೭-೩೪ ; 1055). [ಕಿಜ್ಯು * ತೆಜಕ್ಕಿ] 

ಕಿಜುದೇಗೆ "ಕಿಜುದೇಗು' ನೋ. 

ಕಿಜುದೇಗು, ಕಿರುದೇಂಗ್ಳು ಕರುದೇಗು, ಕಜುತೇಗು, ಕಿಲುದೇಗ 
(ನಾ). ಒಂದು ಬಗೆಯೆಮರ ; ಭಾರಂಗಿ: “ಸ್ವಸು ಬೃಗುಜೆ ಕಾಸಫ್ನಿ 
ಕಿಜುದೇ [ಪಾಠಾಂ. ದೇಂ]ಗೆನಿಕ್ಕುಂ್‌ (ಮಂಗರಾ. ೪೨-೩೮) ; “ಭಾರಜ್ಸೀ 
-ಕಿಜುದಜೇಗು” (ಓಷಧಿ. ೧೧೧) ; ಶುಂಠಿ ಕಿಜುದೇಗುಮೆಂಬಂತಿವಂ 
ಪ್ರಯೋಗಿಸುಗೆ (ಲೋಕೋಪ. ೯-೨೨೬). ಕಿರುದೇಂಗು : ಮೇಲಿನ 
ಮಂಗರಾ. ಪ್ರಯೋಗದ ಪಾಠಾಂತರವನ್ನು ನೋಡಿ. 
ಕಿರುದೇಗು: *ಹಂಜಿಕಾ . . . ಭಾರಂಗೀ ಹೆಸರುಗಳು. ಗಂಟು 
ಭಾರಂಗೀ ಎಂಬುವ ಗಂಧಿಕದ್ರವ್ಶವು ಪ್ರಸಿದ್ಧವಾದದ್ದು. ಕಿರುದೇಗು 
ಗಿಡವೆಂದು ಕೆಲವರು” (ಸಿದ್ಧಾಂತಿ. ೧೧೧). ಕಯಿತೇಗು: *ಹಂಚಿಕಾ, 
ಬ್ರಾಹ್ಮಣೇ,' ಪದ್ಮಾ, ಭಾರ್ಗೀ, ಬ್ರಾಹ್ಮಣಯಷ್ಟಿಕಾ, ಅಂಗಾರವಲ್ಲೀ, 
ಬಾಲೇಯ ಶಾಕಃ, ಬರ್ಬರಃ, ವಂದಕಃ ಈ ೯ ಕಿಜುತೇಗು3 
(ನಾಚಿರಾ. ೧೦೯). ಇಿಖುದೇಗೆ : “ಮಹಾಬರ್ಬರಃ - ಕಿಉುದೇಗ? 
(ಓಷಧಿ. ೧೨೨). [ಕಿಟ್ಟು + ತೇಗ್ಯು) 

ಕಿಜುದೊಡೆ (ನಾ). ೧. ಕಾಲಿನ ಹರಡಿನಿಂದ ಮೊಳಕಾಲವರೆಗಿನ 
ಭಾಗ; ಜಂಘೆ: *ಪ್ರಸೃತಾ, ಜಂಘಾ- ಈ ೨ ಕಿಜುದೊಡೆ? 
(ಹಲಾಯು. ೮೫-೩೬೧) ; ಆಡಿಯಂ ಕಿಜುದೊಡೆಯಂ ಪೆರ್ದೊಡೆಯಂ 
ಪೊಜವಾಜನುಡಿಯನುರಮಂ ಮುಯ್ತಂ (ಗದಾಯು. ೮-೧೫) ; ವಿನುತ 
ಜಘನಾಶ್ರಯಂ ಜೋಲ್ಡು ನಿಲೆ ಕಿಣುದೊಡೆಗೆ ನಿಗಳಮಿಕ್ಕಿದೆ ಗಜಮೆಂಬಿ 
ನೆಗಂ ಗೆಜಗಾಮಿನಿ ಬಂದು ನೋಡಿದಳ್‌ (ಸುಕುಮೂ. ೧೧-೧೬) ; 
ಹಿಮ್ಮೆಟ್ಟದನು ಕಡೆಯವ ತಿರುಹಿ ಕಿಜುದೊಡೆಗೆ (ಕುವ್ಯಾಆ. ೧೪-೧೨). 
೨. ಮೊಳಕಾಲ ಮೇಲಿನ ಭಾಗ; ತೊಡೆಯ ಕೆಳಭಾಗ : ಇಂಬುವಡೆ 
ದೊಳ್ಳೊಡೆ ನಕ್ಕರವದ್ದಿ (?) ತಾನೆ ಫೋ ಕಿಜುದೊಡೆಯೆಂದು ಧಾತ್ರಿ 
ಪೊಗಲ್ಗುಂ (ಪಂಪಭಾ. ೧-೧೦೮) ; ಕಿಜುದೊಡೆಯ ಕಡುನುಣ್ರ 
ಕಣ್ಣ ಳೊಳ್‌ ನೆಆಕಿಪೊಳೆಯೆ (ಅಜಿಪು. ೪-೭) ; ಧರಿತ್ರಿಯ ಭಾಗವನು ಬೇಡಿ 
ಜಡೆ ನೀ ಮುಜದಾಗಳನುವಾದುದು ಕಣಾ ಗದೆ ನಿನ್ನ ಕಿಜುದೊಡೆಗೆ 
[ಪಾಕಾಂ. ತೊಡೆಗಳಿಗೆ] (ಕುವ್ಯಾಗ. ೭-೧೫). (ಕಿಜ್ಯು * ತೊಡ] 

ಕಿಜುದೊಲಕೆ (ನಾ). ೧. ಚಿಕ್ಕಹೊಳೆ; ಸಣ್ಣನದಿ. ೨. ತುಂಗಭದ್ರಾ 
ನದಿ: ಶ್ರೀವೈದುಮ್ಚ ಮಹಾರಾಜಾಕ್ಕಿಜದೊಜಕಿ ಮರ್ಯಾದೆ ಆಗೆ 
ಪ್ರಿಥಿನೀ ರಾಜ್ಯಂಗೆಯ್ಯೆ (ಎಕ. ೫, ಬಾಗೆಪ, ೬೨-೩; 900); ಮಧುರಾನ್ತಕ 
ಚೋಳನ ಸೈನ್ಶಮೆಲ್ಲಮಂ ಕಿಜುದೊಜಕಿ ಕಟ್ಟಿ ಗಟ್ಟುವಿನಮಳ್ಳು ಕಿ 
ಕೂರಸಿಯಿಂದಡುತ್ತ್ತು೯ ತತ್ತಆತಆದೊಟ್ಟಿ (ಮೈಆರಿ. ೧೯೨೯, 
೬೫-೧೦ ; 1025) ; ಎಸೆವ ಕಿಖದೊಜಕಿದಡಿಯೊಳ್‌' ಮುಕ್ಳುನ್ನೆಯೆಂಬ 
ವಿಪ್ರ ಗ್ರಾಮಂ (ಎಇ. ೫11, ೨೭೯-೧೩೦ ; 1077). "ಫೆರ್ದೊಜಟ್‌' ಪರಾ. 

[ಶಿಲ್ಕು *- ತೊಟ್ಕೌ] 


*ಜುದೋಟ 


ಕಿಲುದೋಟಿ (ನಾ). ಸಣ್ಣತೋಟ; ಚಿಕ್ಕತೋಟ: ಕಿಜದೋಟಂ 
ಕಡೆವಳ್ಳಿ ಬೀಳುಮನೆ . , . ದುರ್ಮಾರ್ಗರೊಳ್‌ ಸ್ನೇಹಮುಂ 
ಬಜಾಗೈಯಂ ಸುಜಾದಂತೆಲೈ (ಸೋಮೇಶ. ೧೭). 
[ಕಿಜ್ಯು + ತೋಟ (೮ ತೋಂಟ)] 
ಕಿಯುನಂದಿ (ನಾ). ಒಂದು ಸ್ಥಳದ ಹೆಸರು: ತೆಜ್ಸ್ರೈಪೆರ್ಮಿದ್ದಿಲ್‌ 
ಪೆಟ್ನಿನನ್ನಿಯ ಕಿಜುನನ್ನಿಯ ಸೊಡಲಯದಾ ಮೂಲಂ ಕುಡಿದಾ ಒಲಕ್ಕಿ 
(ಎಕ. x (8), ಚಿಕ್ಕಬ. ೬೬-೧೭; 850). [?) 
ಫಿಯುನಗೆ, ಕಿರುನಗೆ (ನಾ). ಸಣ್ಣನಗೆ; ನಸುನಗೆ; ಮುಗುಳ್ನಗೆ: 
ಅಲರ್ದೆ ಮೊಗದ ಕಿಜುನಗೆ (ಆದಿಪು. ಆ-೩೯); ಕಿಜುನಗೆ ಲೋಳೆವಾಯಿ 
ತೊದಳೊಂದಿದ ನಾಲ್ಗಗೆ (ಸುಕುಮಾ. ೯-೯೯) ; ಹಿಂದಣಿನಿಜಿದ ಕರ್ಣನ 
ನೋಡಿ ಮುಖದಲಿ ಕಿಜುನಗೆಯ ಕೇವಣಿಸಿ ನುಡಿದನು ಬೆರಳನೊಲೆ 
ದೊಲೆದು (ಕುವ್ಯಾಜ್ರೋ. ೬-೩೩) ; ತಲೆವಾಗಿ ಕಿುನಗೆ ನಗುತ್ತಿದ್ದಳೊಡನೆ 
(ಭರಚ. ೯-೭೭). *ೌರುನಗೆ : "ಹಂಚಿಕೆ ಹೇಗಿದೆ? ಕಿರುನಗೆಯಿಂದ 
ಎಂದ ಕೊತವಾಲ (ಕೊತಕಾ. ೨). [ಕಲು + ನಗೆ] 
ಕಿಜುನಗೆನೆರಸು (ಕ್ರಿ). ನಸುನಗೆಯಿಂದ ಕೂಡು; ಮಂದಸ್ಮಿತ 
ದೊಂದಿಗೆ ಕೂಡು: ಪರೆದಡರ್ದ ಧೂಳಿ ಕಿಜುನಗೆವೆರಸಿದ ತೊದಳೊದವೆ 
ನುಡಿವ ನುಡಿ ( ಪಂಪಭಾ. ೨-೮) ; ಕಿಜುನಗೆವೆರಸಿ ಕೊಟ್ಟಳು ಮತ್ತೆ ಮನು 
ವಂಶಂಗೆ ವಲ್ಕಲನ (ತೊರರಾ. ೨-೩-೩೨), [ಕಿಜುನಗೆ * ಬೆರಸ್ಕು] 
ಕಿಲುನಡು (ನಾ). ಚಿಕ್ಕಸೊಂಟ ; ತೆಳ್ಳನೆಯ ನಡು; ಅಸಿನಡು : 
ಗಜದ ಕುಂಭದ ಮೇಲೆ ಮಜಕಿಸಿಂಹ ನಿಂದ ರೀತಿಯೊಳು ಪೊಜವಾಅಣಗಳು 
ಕಿಜುನಡುವೆಮ್ಮ ಭೂಪಗೆ ಮೆಜಕೆವುವು (ಭರಚ. ೬-೬೬). 
[ಕಲ್ಕು + ನಡು] 
ಕಿಖುನನೆ (ನಾ). ಸಣ್ಣ ಮೊಗ್ಗು : ಎಡ್ಡಮಾದ ಪಡ್ಡಳಿಯ ಕಿುನನೆಯ 
ಕೊನೆ ತರಂಬಿಡಿದು ತೋಜಕೆ (ಜಗವಿ. ೬-೧೬ವ). [ಕಲ್ಕು * ನನೆ] 
ಕಿಜುನವಣೆ (ನಾ). ನವಣೆಯಲ್ಲಿ ಒಂದು ಜಾತಿ: “ಅಣು” 
(ನಾಚಿರಾ. ಕಿ.). [ಕಿಜ್ಯು + ನವಣೆ) 
ಕಿಜುನಾಯ್‌ (ನಾ). ಸಣ್ಣ ನಾಯಿ; ನಾಯಿಮರಿ: ಬಳಿಸಂದುವಾ 
ಶಬರನಾಯಕನಂ ಕಿಜುನಾಯ ಕುನ್ನಿಗಳ್‌ (ಕಾದಂಪೂ. ೧೬೭) ; ಕಟು 
ನೆಲ್ಲಿ, ಕಿಜುವಿದಿರ್‌, ಕಿಅುವಲೆ, ಕಿಜುನಾಯ್‌ (ಶಮದ. ೧೮೧. ಪ್ರಯೋ). 
[ಕಲು * ನಾಯ್‌] 
ಕಿಖುನಾಲಿಗೆ, ಕಿರುನಾಲಗೆ (ನಾ). ೧. ಗಂಟಲೊಳಗೆ ನಾಲಗೆಯ 
ಮೇಲ್ಲಡೆ ಜೋತಾಡುವ ಒಂದು ಮಾಂಸ ಹಿಂಡ. ೨. ಗಂಟಲು 
ಉಬ್ಬಿ ಉಂಟಾಗುವ ತೊಂದರೆ: ಬಂದೆಜಗಲವನನಳಲಿಸುವ ಕಿಜು 
ನಾಲಿಗೆಯನೂ ನೆರೆ ಮಾಣಿಸುತ್ತೆ ಪೊರೆದು (ಕೊಟ್ಟೂಬ. ೧೧-೩೬). 
ಕಿರುನಾಲಗೆ: ೨. ಹೆಚ್ಚು ಶೀತವಾದರೆ ಕಿರುನಾಲಗೆ ಉಂಟಾಗುತ್ತದೆ 
(ಕೂಢಿ). | 
ಕಿರುನಾಲಗೆ ಬೀಳು ಆ ಕಿರುನಾಲಿಗೆ ಉಬ್ಬಿ ತೊಂದರೆಯಾಗು : 
ಆತನಿಗೆ ಕಿರುನಾಲಗೆ ಬಿದ್ದು ಕೆಮ್ಮು ಜಾಸ್ತಿಯಾಗಿದೆ (ರೂಢಿ). 
"[ಕಿಜ್ಮು * ನಾಲಿಗೆ) 


ಕಿಖುನೀಂ (ನಾ). ಚಿಕ್ಕ ಗೊಂಚಲು ; ಸಣ್ಣಗುಚ್ಛ : ಕಿಜುನಿಜ*ಯೊಳೆ | 


ಕಿಜಿದೆಲೆಗಳ ತುಜುಗಿದ ಚೆಲ್ವೆಳಸಿ ಬಳಸಿ ವನವನಿತೆಯ ಕಣ್ಣುಜಯೆನೆ 
ನಿಜಿಗೊಂಡಿರೆ ನಿಆಿ ನಿಜಕಿಗನ ನಿಆ್‌ದಳಿರ ನಿಜಿಯನಜಕಿಯೆಂ ಪೊಗಬಲ್‌ 
(ಆದಿಪು. ೬-೯೮). [ಕಿಜ್ಯು + ನಿಜಕ್ಕಿ] 
ಕಿಬುನೀರಿಲ್ಲಿ (ನಾ). ಒಂದು ಸ್ಥಳದ ಹೆಸರು: 
ಗ್ರಾಮಮ್‌ (ಎಕ. 1೪, ಹುಣಸೂ. ೧೮-೧೬ ; 450). 
[ಕಿಜ್ಮು 4 ನೀರಿಲ್ಲಿ?) 


ಕಿಜುನೀರಿಲ್ಲಿ 


ಛು 


5 


25 


30 


145 


೧೮೪೬ 


ಕಿಯಿಪನ್ನೆ 


ಕಿಜುನೆಕ್ಕು (ನಾ). ಸ್ವಲ್ಪನೂಕಲು; ಚಿಕ್ಕು ತಿವಿತ: ಒದೆದುಗಿದಲ್ಲದೇಂ 
ಪಿಡಿವಳೇ ಸೆಜಗಂ .., ಬೀದಿಯೊಳ್‌ ಬಗಿದು ಮುಂದಲೆಯೊಳ್‌ ಕಜ 
ನೆಕ್ಕನಿಕ್ಕಿ ದಲ್ಲದೆ ಮಜಕಿದಾಕೆ ನಕ್ಕಅಂವಳೇ ಸುಡುವಳ್‌ ಗಳ ಗಾಳು 
ಗಂಡನಂ (ಲೀಲಾವ. ೨-೧೦೦). [ಕಿಜ್ಜು*- ನೆಕ್ಕು] 

ಕಿಜುನೆರವು (ನಾ). ಸ್ವಲ್ಪ ನೆರವು; ಅಲ್ಪ ಸಹಾಯ: ಕೆಂಗೆಯ 
ಹನುಮಂ ಕಿಟುಿನೆರವಿಂಗೆಳಸದೆ ವಿಜಯಪುರದ ಶಾಹನ ದಟಮಂ 
ಬೆಂಗೊಂಡು , . . ಇಂಗಿಸಿದಂ ಗಡಿಗಳ ವರ ಸಂಗರರಸಮಂ 
(ಚಿಕವಿ. ೨-೯೨), [ಕಟ್ಟು + ನೆರವು] 

ಕಿಖುನೆಲ್‌ (ನಾ). ಬತ್ತದಲ್ಲಿ ಒಂದು ಜಾತಿ; ಕೆರುಬತ್ತ: ದೊರೆ 
ಕೊಳೆ ಶ್ರವಣದೆ ಕಿಜುನೆಲ್‌ [ಪಾಳಾಂ. ನಿಲು) ಪಿರಿದಾಗಿರೆ ಬೆಳೆಗುಂ - 
(ಜಟ್ಟಮ. ೯-೪೫). (ಕಿಜ್ಮು + ನೆಲ್‌) 

ಕಿಜುನೆಲ (ನಾ). ಒಂದು ಸ್ಥಳದ ಹೆಸರು: ಅನ್ತೆ ಬನ್ನು ಅಣೆಲೆಗಾಲ 
ಪಡುವಣ ಪೇರೊಲೈಯಿಂ ಅನ್ತೆಬನ್ನು ಕಿಜನೆಲದ ಪಡುವಣ 
ಒಟ್‌್‌,ಯಿಂ (ಎಕ. 111, ನಂಜನ. ೧೩೯-೨೬; 915). [?) 

ಕಿಖುನೆಲೆ (ನಾ). ಚಿಕ್ಕ ನಿಲವು; ಕಡಮೆ ಎತ್ತರ: ಕಿಜುನೆಲೆಯ ಲತಾ 
ಲಲಿತೆಗೆ ತಿಜಿದುಕೊಳಲ್ಯ ಪ್ಪಸಾರ್ಕೆಯೊಳ್ಳೊಂಬುಗಳೊಳ್‌ ತುಣುಗಿದ 
ತಳಿರಿಂ ನನೆಯಿಂ ಕಿಜುಮಿಡಿಯಿಂದೆಸೆದುದಸದಳಂ ಮಾಕಂದಂ 
(ಕಾವ್ಕಾವ, ೨೩೨), ಆ ಕುಮಾರಿಯೇದೊರೆಯಳೆನೆ ಶಿಟುನೆಲೆ 
ನಿಜಿದಲೆ ಬೆಳರ್ವಾಯಿ ತುಣುಗೆಮೆಗಣ್ಟೆಳೆನ ಕುಚಯುಗಂ ತನ್ಮಧ್ಮಂ 
ನಜುಗಂಪುವೊರೆದೆ. ತಾವಕೆಯಜಕಿಕೆಯ ತನಿಗಂಪೆ ಸುರೆ ಳಂಪಾ 
ಸತಿಯಂ (ಕಣ, 1, ೨೫-೫೦; 1106); ಕಿಜುವಲೆ, ಕಿಜುನಾರ್ಯ, 
ಕಿಜುನೆಲೆ (ಶಮದ. ಮ. ೧೮೧ ಪ್ರಯೋ). [ಕಲ್ಕು + ನೆಲೆ] 

ಕಿಲುನೆಲ್ಲಿ, ಕಿರುನೆಲ್ಲಿ (ನಾ). ನೆಲ್ಲಿಯಲ್ಲಿ ಒಂದು ಜಾತಿ; ಸಣ್ಣ ನೆಲ್ಲಿ: 
“ಭೂಮ್ಮಾಮಲಕ-ಕಅುನೆಲ್ಲಿನ (ಓಷಧಿ. ೧೧೩); ಕಿಜುಗೂಸ್ಕು ಕಿಜು 
ನೆಲ್ಲಿ (ಶಮದ. ೧೮೧ ಪ್ರಯೋ). ಶಿರುನೆಲ್ಲಿ: ಕಿರುನೆಲ್ಲಿಯಂ ಸಮೂ 
ಲವಂ ತುಪ್ಪದಲ್ಲಿ ಅರೆದು ಮಂಡೆಗೆ ಒತ್ತಲು ಕಣ್ಣುರಿ ಮಾಣ್ಗುಂ 
(ವಿವೈವಿ. ೪). [ಕಿಜ್ಯು + ನೆಲ್ಲಿ] 

ಕಿಜುನೇಸಜು (ನಾ). ಅದೇ ಉದಯಿಸುತ್ತಿರುವ ಸೂರ್ಯ; ಎಳ 
ನೇಸರು; ಬಾಲಸೂರ್ಯ (ದಾಸಪ. ಕಿ. ೧೩೨-೩). 

[ಕಟ್ಟು + ನೇಸಣು (ಆ ನೇಸಜ್‌)] 

ಕಿಲುನೇಖಲ್‌ (ನಾ). ನೇರಿಳೆಯಲ್ಲಿ ಒಂದು ಜಾತಿ; ಸಣ್ಣ 

ನೇರಿಳೆ (?) : “ಧನಪ್ರಿಯಂ - ಕಿಜುನೇಜೌಲ್‌ ? (ಓಸಧಿ. ೮೦). 
(ಕ್ಕು + ನೇಟಲ್‌] 

ಕಿಜುನೊಳೆ (ನಾ). ೧. ಸಣ್ಣನೊಣ. ೨. ಕಿರುಜೇನಿನ ನೊಣ: 
ಒತ್ತುಗಟ್ಟಿದ ಕಿಲುನೊಟ£ಳ3ನ ಸವಿಜೇನ ಸಜ್ಜಿನಿಂಬನಿಯನೆಆಕದು 
(ರಾಮಾಶ್ವ. ೧೦೦-೨೯). [ಕಿಟ್ಕು ೬ ಸೊಳ) - 

ಕಿಜುನೋಟಿ (ನಾ). ನಸುನೋಟ; ಓರೆನೋಟ: ನಸುನಗೆಯ ಕು 
ನೋಟ ಲಲ್ಲೆ ವಿಭ್ಪಮದೋಜೆ ಪುಸಿ ಮುಳಿಸು ಮೂದಲಿಕೆ ಮುದ್ದು 
ಕೊಸರುವ ಮೋಡಿ (ವೆಂಕಾರಾ. ೫-೬-೪೩). (ಕಿಯ್ಯು * ನೋಟ] 

ಕಿಜುಪಕ್ಷಿ (ನಾ). ಬಹಳ ಸಣ್ಣ ದೇಹದ ಒಂದು ಜಾತಿಯ 
ಹೆಕ್ಕಿ: “ಹ್ರಸ್ತಿ ಕಿಟುಪಕ್ಷಿಯಕ್ಕುಂ? (ಮಂಗರಾ, ೫೨-೯). 

[ಕಿಜ್ಯು + ಪಕ್ಷಿ) 

ಕಿಜುಪನ್ನೆ (ನಾ). ಹಣೆಯ ಮೇಲ್ಭ್ರಾಗದವರೆಗೆ ಅಚ್ಚುಕಟ್ಟಾಗಿ 
ಸಣ್ಣಗೆ ಕತ್ತರಿಸಿದ ಕೂದಲು: ಕತ್ತುರಿಗೆರೆ ಮೀಸೆ ಕಿಜುಪ [ಪಾಠಾಂ.ಸ] 
ನ್ನೈಯಿಂದೊಪ್ಪುವೆತ್ತ ಮೊಗವ ನೋಡಿ ನೋಡಿ (ಭರಚ. ೪೧-೭೭). 

[ಕಿಜ್ಯು* ಪನ್ನ] 


ಕಿಜುಪರವಿ 


ಕಿಯುಸರವಿ (ನಾ). ಒಂದು ಊರಿನ ಹೆಸರು: ಕಿಜುಪರವಿಯೊಡಯ 
ಪೆರ್ಗ್ಗಜ್ಗೂರನಾಳೆ ಇಬ್ಬರ ಸನಿಧಿ ಮಲ್ಲಪರಿಯೊಡನೆ ತಾಗಿ ಕಾದಿ ಸಗ್ಗಿ 
ಯಾದನು (ಎಕ. 2 ಶ್ರೀನಿವಾ. ೧೯-೨; 800), [ಕಿಜ್ಕು * ಪರವ] 

ಕಿಯಿಪಾಸಾಣಿ (ನಾ). ಒಂದು ಊರಿನ ಹೆಸರು: ಮೊಗಲೂರ್ಪಿ 
`ಷಯೇ ಕಿಜುಪಾಸಇಣಿ ನಾಮಧೇಯ ಗ್ರಾಮಸ್ಯ(ಎಇ. ೪111, ೧೪೮-೬ ; 
6ನೆಯ ಶತ). [ಕಿಜ್ಕು * ಪಾಸಾಣಿ?] 

ಕಿಯಿಪಿಲ್ಲಿ, ಕೆರುಪಿಲ್ಲಿ (ನಾ). ಚಿಕ್ಕ ಸಿಲ್ಲಿ; ಕಾಲ್ಬೆರಳಿಗಿಡುವ ಒಂದು 
ಆಭರಣ: ನಗುತ ಪಾದಾಂಗುಲಿಗಳಿಗಾಗ ಕಿಚುಸಿಲ್ಲಿಯನಿಕ್ಕಿದರು 
(ಕಂನವಿ. ೨೪-೨೫). ಕಿರುಪಿಲ್ಲಿ: ಮುತ್ತಿನ ಗೆಜ್ಜೆಗಳಿಂ ಕೂಡಿದ ವೀರ 
ಮುದ್ರಿಕೆ ಕಿರುಪಿಲ್ಲಿ ಬೊಬ್ಬಲಿಗಳನಿಟ್ಟು (ಸೌಗಂಧಿ. ೨೧೨-೩); ಆಗಿನ 
ಕಾಲದ ಅಭರಣಗಳೆಂದರೆ . , . ಪಿಲ್ಲಿ, ಮೆಂಟಕೆ, ಕಿರುಸಿಲ್ಲಿ 
(ಕರ್ಣಾಜ. ೧೭೨), "ಕೆಲೀಫಿಲ್ಲಿ? ಪರಾ. (ಕಿಜ್ಯು + ಸಿಲ್ಲಿ) 

ಕಿಜುಪುು "ಕಿಆಪ್ರು' ನೋ. 

ಕಿಜುಪ್ಳು "ಕಿಅೀಪ್ರು' ನೋ. 

ಕಿಬುಪುತ್ತಳಿ (ನಾ). ಚಿಕ್ಕಬೊಂಬೆ, “ಮೂರ್ತಿ: ಎತ್ತಿ ಸದ್ಗುಣ 
ಶತವನಾಯ್ದು ಕೊಂಡೊಂದು ಕಿಟುಪುತ್ತಳಿಯ ಮಾಡಿ... ತಂದಿರಿಸಿದಂ 
ಸುಗ್ಗವೈಯುದರದೊಳು (ಸಿದ್ದರಾ. ೧-೪೬). 

[ಕಿಚ್ಚು * ಪುತ್ತಳಿ (೬ ಪುತ್ತಆ್‌)] 

ಕಿಜುಬ್ಬ ಕಿರುಬ (ನಾ). ಹುಲಿಯ ಜಾತಿಗೆ ಸೇರಿದ ಒಂದು ಕಾಡು 
ಮೃಗ ; ನಾಯಿ ಹುಲಿ: “ಚಿತ್ರವ್ಮಾಘ್ರಃ, ಚಿತ್ರಕಾಯಃ - ಈಯೆರಡುಂ 
ಕಿಜುಬ* (ಓಷಧಿ. ೫೭) ; ಕುಜುಬನೋ ಇವ ಮನುಜ ರೂಪಮಂ ಮಜ? 
ಗೊಂಡ ಕಿಜುಬನೋ (ಸೌಂದಪು. ೪-೬೩). ಕಿರುಬ: ನಮ್ಮ ಊರ 
ಸುತ್ತ ಕಿರುಬನ ಕಾಟ ಜಾಸ್ತಿ (ಚೆಂಗೂಲಿ. ೧೯); ಕಿರುಬ ತೋಳ ಮೊದಲಾದ 
ಕಾಡುಮೃಗಗಳು (ಕಳಹು. ೪) ; ಕೃತ್ತಿಕೆ ಮಳೆ ಕಿರುಬ ಹಿಡಿದಂತೆ 
(ಗಾಜಿ). (ದೇ. | ಕೊಡ. ಕೀರ್ಮೆನ್‌; ಕೋಲಾ. ಕರ್ಬನ್‌] 

ಕಿಯಿಬ್ಧ (ನಾ). ೧. ಕಿರಿಯ; ಚಿಕ್ಕವನು : ಅದಜಕೊಳ್ಳುಟ್ಟದ ಗಂಡ 
ರೆಲ್ಲಮತಿವೀರರ್‌ ಪೆಂಡಿರೆಲ್ಲಂ ವಿಳಾಸದ ಸೌಭಾಗ್ಯದ ಸೀಮೆಗಳ್‌ ಕಿಜು 
ಬರೆಲ್ಲಂ ಪಂಡಿತರ್‌ (ಅನಂಪು. ೧೧-೧೨). ೨, (ಆಲಂ) ಅಲ್ಪ; ಕ್ಷುದ್ರ: 
ಕಿಜುಬನೊಡನೇನೆಂದು ಕೈದೆಗೆದು ಕಾದಿಡೊಡೆ ಬೆಜಕಿದೆಲಾ ಬಹಳ ಗರ್ವದೆ 
(ಚಿಬಫ. ೪೦-೧೨). (ದೇ, ॥ ತಮಿ, ಚಿಜುಪ್ಪ; ಮಲ, ಚೆಜುಪ್ಪ] 

ಕಿಜುಬಟ್ಟಿ *ಕಿಟುವಟ್ಟಿ' ನೋ. 

ಕಿಜುಬನ್ನಿ (ನಾ). ಬನ್ನಿಮರದಲ್ಲಿ ಒಂದು ಜಾತಿ: *ಶುಭ್ರಾ-ರೋಚನ, 
ಕಿಜುಬನ್ನಿ? (ಓಷಧಿ. ೧೬೮). [ಕಲ್ಕು + ಬನ್ನಿ] 

ಕಿಯಿಬಲ (ನಾ). ಚಿಕ್ಕಸೈನ್ಯ; ಸಣ್ಣ ಪಡೆ ; ಹೆಬ್ಬಲದೊಡನಿಂತು ಕಿಜು 
ಬಲ ಬವರಕಾನುವುದೆ (ಕಂನವಿ. ೧೭-೨೭). [ಕು + ಬಲ] 

ಕಿಖುಬಾವಲು (ನಾ). ಜಿರಳೆ; ಜೊಂಡಿಗ: “ಪರೋಷ್ಲೀ, ತೈಲ 
ಪಾಯಿಕಾ - ಈ ೨ ಕಿಜುಬಾವಲು? (ನಾಚಿರಾ. ೧೧೫). 

[ಕಿಜ್ಯು * ಬಾನಲು] 

ಕಿಲುಬಿದಿರು "ಕಿಜುವಿದಿರ್‌' ನೋ. 

ಕಿಜುಬಿಯದಿ (ನಾ). ಎಳೆಯ ವಯಸ್ಸಿನ ಬೇಡಿತಿ, ಬೇಡರ 
ತರುಣಿ: ಕಿಜುಬಿಯದಿ ಪತಿಯನೇಂ ನಗಿಸಿದಳೊ (ಉದ್ಭಟ. ೨-೯೧). 

[ಕು + ಬಿಯದಿ] 

ಕಿಖುಬುಣುಸೆ "ಕಿಲುವುಣಿಸೆ' ನೋ. 

ಕಿಯಿಬುದ್ಧಿ (ನಾ). ಅಲ್ಬಬುದ್ಧಿ; ಕ್ಷುದ್ರಬುದ್ಧಿ: ಆತನ ಸತಿಯು 
ಕಿಜುಬುದ್ಧಿಗಳ ಕಲಿತು ತನರೂರೊಳೊಬ್ಬನೊಳು , .. ಸುರತವನೆಸಗೆ 
(ಪ್ರೌಢರಾ. ೨-೬). [ಕಿಜ್ಯು * ಬುದ್ಧಿ] 


೧೮೪೭ 


35 


45 


ಕಿಬುಮಿಂಚು 


ಕೆಲಬುಬುಲಿ "ಕಿಟುವುಲಿ' ನೋ. 

ಕಿಜುಬೆಟ್ಟು "ಕಿಜುವೆಟ್ಟು' ನೋ. 

ಕಿಜುಬೆಮರ್‌, ಕಿರುಬೆಮರು, ಕಿರುಬೆನರು (ನಾ). ಸ್ವಲ್ಪ ಬೆವರು; 
ನಸುಬೆವರು: ಮೊಗಡೊಳ್‌ ತುಜುಗಿದ ಕಿಜುಬೆಮರದೇ0 
ಮನಂಗೊಳಿಸಿದುದೋ (ಶಾಂತಿಪು. ೮-೨೪) ; ಕಿಜುಬೆಮರುಗುವಾಸ್ಕಂ 
(ಉದ್ಭಟಿ. ೫-೮೫); ಓಸರಿಸಿ ಕಿಜುಬೆಮರಿಡಲು ನಿಲಿಸುತ ವಾರುವನ 
ನಿಳಿದು (ನಳಚ. ೭-೭); ತೀವ್ರ ಗಮನಕೆ ಕಿಜುಬೆಮರಿಡುತ ಪಂಕರುಹ 
ಮುಖಿಯರೈದಿದರು (ಕಂನವಿ. ೨೧-೨೦). ಕಿರುಬೆಮರು : ಕಿರುಜಿಮರ 
ತಡೆಯುಸಿರೆ ಕರುಣಾಸ್ಟದೆಯಾಗಿ (ಮಂತ್ರಶ. ೫೮-೧೫). ಕರುಬೆವರು : 
ಬೆಟ್ಟ ನನು ಹತ್ತುತ್ತ ಕಿರುಬೆವರು ಜಿವರುತ್ತ ನಡೆನಡೆಗೆ ಶಂಖ ನುಡಿಸುತ್ತ 
(ಹಳ್ಳಿ ಬಾ. ೧೩). [ಕಿಜ್ಯು * ಬೆಮರ್ಕ್‌) 

ಕಿಜುಬೆಳ್ಳು (ನಾ). ನಸುಬಿಳುಪು; ಸ್ವಲ್ಪಬಿಳುಪು: ಶುರೆಗವರ್ಣಂ 
* ** ಕಿಜುಬೆಳ್ಳು (ಪಾಕಾಂ. ಕಿಚಿನಿಳುಪು] ದೋಣಕೆ ನೀಲಂ (ಮಂಗರಾ, 
೮೧-೧೪). [ಕಟು + ಬೆಳ್ತು] 

ಕಿಜುಬೋರಿ (ನಾ). ಚಿಕ್ಕಹೋರಿ; ಹೋರಿಕರು : “ವತ್ಸಮೆನೆ ಕಿಜು 
ಬೋರಿ” (ಮಂಗರಾ. ೫೩-೧). [ಕಟು * ಪೋರಿ] 

ಕಿಜುಮಗ (ನಾ). ಚಿಕ್ಕಮಗ; ಎಳೆಯ ಶಿಶು: 'ಕಿಜುಮಗನೆಂದಟ್ರು 
« « * ಮೊಲೆಯುಂಡಪನೋ (ಅರ್ಧನೇ. ೧-೧೦೧). [ಕಲ್ಕು * ಮಗ] 

ಕಿಜುಮಗಳು (ನಾ). ಚಿಕ್ಕ ಮಗಳು; ಕಿರಿಯ ಮಗಳು : ಬೆಜಗು 
ನಟ್ಟಳು ನೀನಿದಾರೆಲೆ ಕಿಜುಮಗಳೆಯೆನೆ (ಸಾಳ್ವಭಾ. ೧೯-೩೪). 

[ಕಲ್ಕು * ಮಗಳು (ಆ ಮಗಳ್‌)] 

ಕಿಜುಮನೆ, ಕಿರುಮನೆ (ನಾ). ೧. ಚಿಕ್ಕಮನೆ; ಸಣ್ಣಮನೆ: 
ಕಿಜುಮನೆ ಪೆರ್ಮನೆಯೆನ್ನದುಣಲ್‌ ತಕ್ಕ ಮನೆಗಳಂ ಯಥಾಕ್ರಮದಿಂ 
ಪುಗುತ್ತುಂ (ವಡ್ಡಾರಾ. ೪೬-೨). ೨. ಕೋಣೆ; ಕೊಠಡಿ: ಕರುಣಿಸಿ 
ಕಿಜುಮನೆಯೊಳಗೊಯ್ದಿರಿಸಿರುತಿರೆ ಕೆಲವು ದಿವಸದಿಂ ಬಲಕ್ಕೆ ಶ್ರೀಧರ 
ಶೆಟ್ಟ... ಪೋಪುದುಂ (ಧರ್ಮಪ. ೧೦-೭೫). *ಿರುಮನೆ: ೨. ಕರು 
ಮನೆಯಲ್ಲಿದ್ದ ನಸುಬೆಳಕಿನಲ್ಲಿ ಶಿವನನ್ನು ನೋಡಿದೆ (ರಾಮಾನೆ. ೧೧೭); 
ಕಿರುಮನೆಯ ಗೂಡಿನಲ್ಲಿಟ್ಟದ್ದೆ (ಚೆಂಗಾಳ್ವ. ೧೯). 

[ಕಿಜ್ಯು * ಮನೆ] 

ಕಿಜುಮರ್ಕಬಿ (ನಾ). ಸಣ್ಣಮಂಗ; ಕ್ಷುದ್ರವಾದ ಕಪಿ: ಲಂಕೆ 
ಸುರಾಸುರರಿಂಗಸಾಧ್ಯ ಮತ್ತಾರಿಗೆ ಪೋಗದಿರ್ದ ಕಿಜುಮರ್ಕಟ ಸುಟ್ಟು 
ದೆನಿಪ್ಪ ಕುಂದು ತಾಂ ಬಾರದೆ (ಕಜಕಿಕಂ. ೪೮). 

[ಕಿಜ್ಮು * ಮರ್ಕಟ] 

ಕಿಜುಮಾಡ (ನಾ). ಚಿಕ್ಕಮಹಡಿ, — ಉಪ್ಪರಿಗೆ: ಫೊಟವಂದು 
ನಿಂದು ಕೆಳೆಯರ್ಕಳೊಂದಿ ತಾಂ ಕಿಜುಮಾಡನೇಣ ನೆಲೆಯೊಂದಲಲ್ಲಿ 
(ಚಿಕವಿ. ೬-೧೯೫). [ಕಲ್ಕು * ಮಾಡ್ಕ) 

ಕಿಜುಮಾನಿಸ (ನಾ). ಸಣ್ಣಮನುಷ್ಯ ; ಕ್ಷುದ್ರ ಮನುಷ್ಯ: ಪುರದ 
ಸಂವರಣೆಯ ನೋಡಲಮ್ಮದೆಯಂಜಿ ಸುರನಾಥ ಸ್ವರ್ಗಕ್ಕೆದಿದನು 
ಉರಗೇಂದ್ರ ಪಾತಾಳದೆ ಮಜಸಿದ ಮಿಕ್ಕ ಕಿಜುಮಾನಿಸರ ಪಾಡೇನು 
(ಕಂನವಿ. ೬-೨೩). [ಕಲ್ಕು * ಮಾನಿಸ] 

ಕಿಜುಮಾಮಿ (ನಾ). ಒಂದು ಹಳ್ಳದ ಹೆಸರು: ತೆನನ್ಹಾಕ ಕೆಜಎ 
ಪೆಂರ್ಮುಗಗೆಆ್‌ಎ ವಡಗಾಯರ್‌ ಸನ್ನು ಕಿಜುಮಾಮಿ ಪಂಳಮೆನೆದಿರ 
ಕೇಆಕಿಎ (ಎಕ. 1೪, ಎಡತೊ. ೬೦-೭೪; 890). [ಕಲ್ಕು * ಮಾಮ್ಮಿ] 

ಕಿಲುಮಿಂಚು (ನಾ). ಸಣ್ಣಮಿಂಚು; ಎಳೆಯ ಮಿಂಚು: ಕಾರ್ಗಾಲದ 
ಕರಿಯ ಮುಗಿಲ ಜೊರೆಯೊಳು ಹರಿದಾಡುವ ಕಿಜುಮಿಂಚಿನ ತೆಜದಿ 
(ಜಯಕಾ. ೫-೨). [ಕಿಜ್ಮು * ಮಿಂಚ್ಯು) 


ಕಿ`ಉಮಿಂಡ ೧೮೪೮ ಕಿಖುನಕ್ಕಿವಿಂಡು 


ಕಿಜುಮಿಂಡ (ನಾ). ಎಳೆಯ ಪಾ.ಯದ ವಿಟ; ತರುಣ ವಿಟ: 
ಪಾದರಿಯ ಪೂದುಣುಂಬಿನ ಪೊಸಬನೊಪ್ಪಿದಂ ಕೇದಗೆಯ ಮಿಸುಪೆಸಳ 
ಕಿಜುಮಿಂಡನೊಸ್ಪಿದಂ (ಪ್ರಭುರ. ೫-೪). ಗ[ಕಿಜ್ಜು* ಮಿಂಡ್ಯ] | 

ಕಿಜುಮಿಡಿ (ನಾ). ಸಣ್ಣಮಿಡಿ; ಹೀಚು: ನನೆಯ ಕೊನೆಯತಳಿರ 
ನಿಟಿದಳಿರ ಮುಗುಳ ಬಿರಿಮುಗುಳ ಮಿಡಿಯ ಕಿಜುಮಿಡಿಯ 
(ಪಂಪಭಾ. ೫-೫ ವ); ತುಜುಗಿದ ತಳಿರಿಂ ನನೆಯಿಂ ಕಿಜುಮಿಡಿಯಿಂದೆ 
ಸೆದುದಸದಳಂ ಮಾಕಂದಂ (ಕಾವ್ಯಾವ. ೨೩೨). [ಕಿಟ್ಮು + ಮುಡಿ] 

ಕಿಜುಮಾನ್‌, ಕೆಲುಮೀನು (ನಾ). ೧. ಸಣ್ಣಮಾನು; 
ಚಿಕ್ಕಮಾನು. ೨. ಒಂದು ಜಾತಿಯ ಮಾನು: “ನಳಮೀನಃ, 
ಚಿಳಿಚಿಮಿಃ ಈ ೨ ಕಿಜುಮಾನು* (ಹಲಾಯು. ೧೦೮-೩೬); 
*ಚಿಳಿಚಿಮವೆನಲು ನಳಮೀನವೆನೆ ಕಿಜುಮೀನ ಪೆಸರೆನಿಕ್ಕುಂ? (ಮಂಗರಾ. 
೧೨೧-೬); ಎರಗೆಜಗುವ ಕಿಜುಮೀನಂತಿರೆ ಕನ್ಯಾಮಿಷಕೆ ರಾಜ 
ನಿಕುರುಂಬಂ ಬಂದಿರೆ ಬಯಸಿ (ಶಾಂಕಿಪು. ೫-೭೬); ಕಿಜುಮಾಂಗಳೆಲ್ಲಮಂ 
ನೆಜಯೆ) ತಿಂದು (ಪಂಡತಂ. ೮೩-೮). ಕಿಲುನೀನು : “ಘಂಟಜಿಹ್ವಾ- 
ಕಿಜುಮೀನು? (ಓಷಧಿ. ೫೨). [ಕಲ್ಕು * ಮೀನ್‌] 

ಕಿಜುಮಾನು "ಕಿಲುಮಾನ್‌? ನೋ. 

ಕಿಜುಮುಗಿಲ್‌ (ನಾ). ಚಿಕ್ಕ ಮೋಡ; ಸಣ್ಣ ಮೋಡ: ಶಶಿಕಳೆಯ 
ಮುಜಕಿಗಳಂ ಮುಕ್ಕುಳಿಸಿದೆಳಗಾರ ಕಿಜುಮುಗಿ ಲ ಜವಳಿಗಳಿವೆನಿಸಿ 
(ವರ್ಧಪು. ೫-೬೩ ವ); ಪೆರ್ಬಿದಿರೆ ತುದಿ ತಾಗಿ ಪಜಕಿದ ಕಿಜುಮುಗಿಲ್ಲಳಿಂ 
(ಗಿರಿಕ. ೧-೧೨೮ ವ); ಗಜಿಮೂಡಿದೆಂತೆ ಕೆಲದೊಳ್‌' ಕಿಜುಮುಗಿಲಿಕೆ 
ಜಲದ ನೀಲಗಿರಿ ನೆಗೆಯೆ (ರಾಜಶೇ. ೮-೧೦೫). [ಕಿಚ್ಚು * ಮುಗಿಲ್‌] 

ಕಿಜುಮುಗುಳ್‌ (ನಾ). ಸಣ್ಣಮೊಗ್ಗು : ಮುಡಿಯೊಳ್‌ ಜೋಲಿ 
ರ್ದುದಂ ಮಲ್ಲಿಗೆಯ ಕಿಚುಮುಗುಳ್ಮಾಲೆಯಂ (ಜಗವಿ. ೧೪-೧೦೯); ಕಿಜುಮೊಲೆ (ನಾ). ಚಿಕ್ಕಮೊಲೆ; ಸಣ್ಣಮೊಲೆ: ಕಿಜುಮೊಲೆಯ 

ಕಿಜುಮುಗುಳ್ಳುಂಜಿಯಂ ತಳೆದು ಪೂವಿನ ಬಿಲ್‌ ನನೆಯಂಬು ಕೆಯ್ಕೊಳ ಚೆಲ್ವು ಪೊಂಗೊಡದ ಚೆಲ್ವಂ ತಳೆಯೆ (ಅಜಿಪು. ೪೨೭) ; ಬಾಲೆಯರುರ 

ಚ್ಚಿರಿದಿಕೆ... ಗಾಳುವೆಣ್ಗಳೇಂ ಮೆಜಕಿದರೊ (ಅನಂಪು. ೭-೧೭); ಕಿಟು ದೊಳೀ ಕಿಜುಮೊಲೆ ಮೇಲುದು ನಸುದೊಲಗೆ ತೋರ್ಪ ತೆಆದಿಂ 


ಕಿಉುಮೆಯ್ಯ (ನಾ). ಚಿಕ್ಕದೇಹವುಳ್ಳವನು; ಕುಳ್ಳ; ವಾಮನ: 
ದಿವಿಜರ್‌ ಪ್ರಾರ್ಥಿಸೆ ಕಿಜುಮೆಯ್ಶನಾದೆ (ವಸ್ತವಂ. ೪-೨೮), 
[ಕಿಜುಮೆಯ್‌' + -ಅ,] 
ಕಿಜುಮೆಳೆ (ನಾ). ಚಿಕ್ಕಮೆಳೆ, —ಪೊಡೆ: ಕಿಜುಮೆಳೆಯ ತಾ ಮೇದ 
5 ಗೋವಿನ ಪರಿಯು ತಾನಾಗಿ ಇರವಿನಂತಿಹುದು (ಸಂಭಪ. ಪರಿ. ೨-೭೨), 
[ಕಲ್ಕು * ಮೆಳೆ (ಆ ಮೆಟ್‌)] 
ಕಿಜುಮೊಗೆ (ನಾ). ಚಿಕ್ಕದಾದ ಮುಖ; ವ್ಯಸನದಿಂದ ಬಾಡಿದ 
ಮುಖ. "ಕಿಜುಮೊಗಂಗೊರ೯' ಪರಾ. [ಕಿಟ್ಕು 4 ಮೊಗ] 
ಕಿಲುಮೊಗಂಗೊಳ್‌ (ಕ್ರಿ). ಮುಖವನ್ನು ಚಿಕ್ಕದು ಮಾಡು: ಮುಖ 
10) ಬಾಡು: ಅನ್ನೆಗಂ ವಸಂತಕಂ ಕಿಜುಮೊಗಂಗೊಂಡು ನಿಡುಸುಯ್ಯ್ಯತೆ 
(ಚಿಕವಿ. ೬-೧೩೮ ವ). [ಕಿಜುಮೊಗ + ಕೊಳ್ಳ) 
ಕಿಲುಮೊನೆ (ನಾ). ಚಿಕ್ಕತುದಿ; ಹರಿತವಾದ ತುದಿ: ಅಗೆ ಮೂಡು 
ವಂದದಿಂ ತೆರ್ಕೆಗೊಂಡು ಕಿಜುಮೊನೆಯ ಸೆಲೆಗಳಿಡಿಕಜ್‌ದಿಕೆ 
(ವರ್ಧಪು. ೧೧-೩); ಕಿಜುಮೊನೆಯ ಮುಗುಳಂಬುಗಳ ಸೈಗಆಕಿದನು 
15 (ಕುವ್ಯಾದ್ರೋ. ೫-೫೪). [ಕಿಜ್ಜು + ಮೊನೆ] 
ಕಿಜುಮೊರಡಿ, ಕಿರುಮೊರಡಿ (ನಾ). ಚಿಕ್ಕ ಗುಡ್ಡ; ಸಣ್ಣದಿಬ್ಬ, 
— ದಿಣ್ಣೆ: ಸೋನೆಯ ಕೋಲ್ಲಳ ಪುದುವಿನ ಕಿಜುಮೊರಡಿಯನ್ನನಾದೊಂ 
ಖಚರಂ (ಶಾಂತಿಪು. ೫-೫೯); ವನಭೂರುಹದ ನೆಳಲೆಮಗೆ ಸತ್ತಿಗೆ ಪಲ್ಲವ 
ವ್ರಾತ ಚಾರುಚಾಮರ ಕಿಜುಮೊರಡಿ ವಿಸ್ತಾರಹೀಠವು (ಕುವ್ಕಾಅ. ೨೧-೮). 
2] *ಇರುಮೊರಡಿ: ಉದಿಸಿದ ಸಮಾರದುತ್ಯಟಿದಿ ಕಿರುಮರುಡಿ₹ ಮೊರಡಿ3 
ಚಯ ನೆಲವೆಣ್ಕು ಅಣ್ಣೆಕಲ್ಲಾ ಮುದದಿಯಾಡುವಳೊಯೆಂಬಂತೆ 
ತೀಳ್ಬೆಲ್ಲಿದವು ಕೆದರಿ (ನವಮೋ. ೨೯-೬೨). [ಕಟು * ಮೊರಡ್ಡಿ] 


ಮುಗುಳ ಗೆಜ್ಜೆಯಿಂದಂ ಮಿಜುಗುವ ಕೆಂದಳಿರ ಹರಿಗೆ (ಕಬ್ಬಿಕಾ. ೨೧೪). (ಜಗವಿ. ೪-೬೩). [ಕಲ್ಕು * ಮೊಲೈ] 
[ಕಟು + ಮುಗುಳ್ಳ್‌] ಕಿುಮೋಹ (ನಾ). ಸ್ಪಲ್ಪ ಮೋಹ; ಅಲ್ಪ ಪ್ರೀತಿ: ಕಿಜುಮೋಹೆವ 
ಕಿಜುಮುಷ್ಟಿ (ನಾ). ಒಂದು ಬಗೆಯ ಸಸ್ಯ: *ಶಶಕಾರೀ- ಕಿಜು ಮಾಡಿದಂಗನೆಯರ ಹದಿನಾಜು ಸಾವಿರವನುಳ್ಳವನು ದೂಚಕಿಗೆಣಿಸ 
ದಾಡಿದನು ಹಾದರವನು(ಕುರಾಸಾಂ. ೨೫-೯೭). [ಕಿಜ್ಕು * ಮೋಹ] 
301 ಕಿಜುರ್‌ (ನಾ). ಒಂದು ಊರಿನ ಹೆಸರು: ಉರನಮರಿನಾಡ ಮೇಗೆ 
ವನ್ನೊಡೆ ಕಿಟುರೆ ವಿಯಮ್ಮ್ಮನ್‌ ಗಜ್ಜರನಾನ್ನು ಬರೆ (ಮೈಆರಿ. ೧೯೨೬, 
೬೩-೨; 9ನೆಯ ಶತ). [ಕಿಜ್ಯು + ಊರ್‌) 
| ಕಿಜುವಂಗರ್ಕೆಖಕ (ನಾ). ಒಂದು ಕೆರೆಯ ಹೆಸರು (?) : ದೇಗುಲಕ್ಕೆ 
ಕೊಟ್ಟೊದೂರ ಪೊಲ ಮೆರೆ ಮೂಡೈದೆಸೆ ಎಲನೆ ಕಿಜುವಜ್ಫರ್ಕ್ಯೆಜಕಿಎ 
351 ತೆಂಕಾ ಅವರುಳ್ನಡುಗಲ್ಲೆ ಮುಡ್ಚನ್ನಿನ್ನದುಗಲ್ಲೆ (ಎಕ. ೫ (5), 
ಚಿಕ್ಕಬ. ೧೦೬-೬೩ ; 850). [ಕಿಜುವಂಗರ್ಶ್‌ 4 ಕೆಜಕಿ] 
ಕಿ`ಜುವಂಡಿ, ಕಿರುಬಂಡಿ (ನಾ). ಚಿಕ್ಕಬಂಡಿ; ಸಣ್ಣಬಂಡಿ: ಕಿಜು 
ವಂಡಿಯೊಳಿರ್ದ ನಂಬಿಯಣ್ಣನಲ್ಲಿಗೆ ಸೊಕ್ಕಿದಾನೆ... ಬಂದು 
(ನಂಬರ. ೨-೨೭), ಕಿರುಬಂಡಿ: ಅವಳು . . . ಕಿರುಬಂಡಿಯನ್ನು 
401 ಮೆಲ್ಲನೇರಿದಳು (ಪುನರು. ೩೩೮). [ಕಿಟ್ಕು * ಬಂಡಿ] 


ಮುಷ್ಟಿ* (ಓಷಧಿ. ೧೬೧). [ಕು * ಮುಷ್ಟಿ] 
ಕಿಜುಮುಳ್‌ (ನಾ). ಚಿಕ್ಕಮುಳ್ಳು ; ಸಣ್ಣ ಮುಳ್ಳು: ಪೂವಲಿಗೆದಜುದ 
ಪೊಂಗೇದಗೆಯ ಗಣಿಯ ಕಿಜುಮುಳ್ಗಿ ಬಅರಿಜೆ ಬೈಗುಳಂ ಮಾಡಿಯುಂ 
(ಕಾದಂಉ. ೩೬). [ಕಿಜ್ಯು + ಮುಳ್ಳ) 
ಕಿಯುಮುಂಜುಕ (ನಾ). ಸ್ವಲ್ಪ ಅಂದ; ಅಲ್ಪ ಸೊಗಸು (?): 
ಕಿಜುಮುಜುಕನಾಗಿ ಸಿರಿ ಕಣ್ಮೆಜ್‌ದಂತಿರೆ ಬಾಗಣಬ್ಬೆ ಗ್ರಾಮೇಶ್ವರ 
ಮಂ ನೆರೆಮಾಡಿಸಿದಳು ಗಿರಿಸುತೆಯೆಆಕಿಯಂಗಂ ಚೆಲ್ವನಪ್ಪ ಕಲ್ಪೆಸದಿಂದಂ 
(ಕಣ. 1, ೨೪-೪೭; 1196); ತಿಸುಗಲ್ಲೊಳ್‌' ಮಾಡಿದುದಾಗಿಯುಂ 
ಕಮಲದಲಚ್ಛಾಯೆಯಿಂ ಮರೆಕತರುಚಿಯಿಂ ರಚನೆಗೆಯ್ನು ಬಳಿದಂತೆ 
ಕಿಜುಮುಜುಕನಾಗಿಯುಂ (ಲೀಲಾವ. ೭-೧೦೧ ವ). (2) 
ಕಿಉುಮೃಗೆ (ನಾ). ಚಿಕ್ಕ ಮೃಗ; ಮೃಗದ ಮರಿ: ಮಾರ್ಮಲೆವ 
ಮೃಗಗಳ ನಾಯಿಗಳು ತುಡುಕಿದವು ಸೆಳೆದವು ಕಿಜುಮೃಗಾವಳಿಯ 
(ತೊರರಾ. ೩-೩-೧೫). [ಕು + ಮೃಗ] 
ಕಿಲುಮೆಕ್ಯೆ (ನಾ). ಮೆಕ್ಕೆ ಗಿಡದಲ್ಲಿ ಒಂದು ಜಾತಿ: ಲವಣಂ ನಣು 
ವಲ ಬೇರ್‌... ಲೊಕ್ಕಿ ಕಿಜುಮೆಕ್ಕೆ ಗಳಿಂಬಿವನರೆದು ತಕ್ರದೊಳ್‌ 


ಕಿಲುವಕ್ಕಿ (ನಾ). ಸಣ್ಣ ಹಕ್ಕಿ; ಚಿಕ್ಕಪಕ್ಸಿ: ಬಿಟ್ಟರೆಯ್ದೆ 
ಪರ್ದೆಐಗೆ ಸುರುಳ್ಸು ಬೀಟ್ವ ಕಿಜುನಕ್ಕಿವೊಲುಗ್ರವಿರೋಧಿನಾಯಕರ್‌ 
(ಪಂಪಭಾ, ೧೨-೧೧೨), [ಕಟು * ಪಕ್ಕಿ] 


ಪೂಸುವುದು (ಲೋಕೋಪ. ೯-೧೯೭). [ಕಲ್ಕು ೪ ಮೆಕ್ಕೆ) | ಕಿಯುವಕ್ಸಿನಿಂಡು (ನಾ). ಸಣ್ಣಪಕ್ಷಿಗಳ ಹಿಂಡು: ಸುಟಗಾಳಿಗೆ 
ಕಿಜುಮೆಯ್‌ (ನಾ). ಚಿಕ್ಕದೇಹ; ಕುಳ್ಳಶರೀರ. "ಕಿಟುಮೆಯ್ಯ'|45| ಸುಲಕಿಯೆ ನೆಗೆದು ಪಾಜುವ ತಣಅಗೆಲೆಯ ತುಜುಗಲಂ ಕಿಜುವಕ್ಕಿ 


ಪರಾ. [ಕಲ್ಲು 4 ಮೆಯ್‌) !  ವಿಂಡೆಂದು (ಕಬ್ಬಿಕಾ. ೨೩೪). [ಕಿಜುವಕ್ಕಿ * ಹಿಂಡು] 


ಕಿಖುನಕ್ಕೆ 


ಕಿಜುವಕ್ಕೆ (ನಾ). ಬಕ್ಕೆಯಲ್ಲಿ ಒಂದು ಬಗೆ; ಚಿಕ್ಕ ಬಕ್ಕೆಹಲಸು : 
ಪರೀಕ್ಷಿತಂಗೆ ಮುಂದಡಸಿದುದೊಂದು ಸರ್ಪ ಕಿಜುವಕ್ಕೆಯ ಪಣ್ಣಿನೊಳಿರ್ದು 
ಮಾತನಂ ಮಡುಹದೆ? (ಕಜಕೆಕಂ. ೨೭). [ಕಿಜ್ಜು * ಬಳ್ಳೆ) 
ಕಿಖುವಗು, ಕಿರುಮಗು (ನಾ). ಚಿಕ್ಕಮಗು; ಬಾಲಕ. ಕರುಮಗು: 
ಅಡಿಗೆಮನೆ ಕಾಯುತಿದೆ ಕಿರುಮಕ್ಕಳಳುತಿಹರ್‌ (ಕಾಲೂರ. ೧೭೭-೩೯೮). 
ಕಿರುವಕ್ಕಳ್‌(ಬಹುವ): ಕಿಜುವಕ್ಕಳುಮಾ ಮೂಗರುಮಜಣುಪಲ್ಯಜಿ 
ವರ್‌ ವಿವೇಕಮಂ ಮಾತುಗಳಂ (ಕವಿರಾ. ೧-೩೯). [ಕಿಲಾ * ಮಗು) 
ಕಿಜುವಜ್ಜೆ (ನಾ). ಚಿಕ್ಕಹೆಜ್ಜೆ ; ಸಣ್ಣಹೆಜ್ಜೆ : ಮೆಲ್ಲಮೆಲ್ಲನಡಿಯಿಡುವ 
ಕಿಜುವಜ್ಜೆ (ಸೌಂದಪು. ೩-೧೦), [ಕಲು + ಪಜ್ಜಿ] 
ಕಿಯುವಟಿ (ನಾ). ಚಿಕ್ಕ ಆಲದಮರ: ಆ ಪಳ್ಳದಿಂ ಮೂಡಣ 
ಜುವಟ ತೆಂಕ ಬಣ್ಣಲ್ವಜಲ ಸೊಣೆ ಅನ್ತೆ ತೆಂಕ ಅತ್ತಿಯೋಡು ಪಳ್ಳಂ 
(ಎಇ. 20, ೬೭-೯೨; 872). [ಕಿಜ್ಯು + ವಟಿ?) 
ಕಿಜುವಟ್ಟಿ, ಕಿಜುಬಟ್ಟಿ (ನಾ). ೧. ಸಣ್ಣದಾರಿ; ಚಿಕ್ಕಹಾದಿ. 
"ಕಿಜುವಟ್ಟಿಗೊಳ್‌' ಪರಾ. ಕಿಯುಬಟ್ಟೆ : ೨. ಅಡ್ಡದಾರಿ; ಅಪ 
ಮಾರ್ಗ: ಅಜ್ಞಾನಿಗಳು ಕಿಜುಬಟ್ಟೆ ಯಲ್ಲಿ ಹರಿದು ಕಂಗೆಟ್ಟು, ಕಾಡು 
ಹೊಕ್ಕು, ಕಮರಿಯ ಬಿದ್ದು ಬಳಲುತ್ತಿಪ್ಪರಯ್ಕ (ಘನವ. ೪೦). 
[ಕಲ್ಕು * ಬಟ್ಟಿ) 
ಕಿಜುವಚ್ಚೆಗೊಳ್‌ (ಕ್ರಿ). ಸಣ್ಣದಾರಿಯನ್ನು ಹಿಡಿ: ಡಂಡವಿಕ್ರಮನಾ 
ಗಹನದ ಕಿಜುವಟ್ಟೆಗೊಂಡೆಯ್ದಿದನಾ ಕ್ಷಣಕೊಳು (ಶ್ರೀಪಾಲ. ೭-೯). 
[ಕಿಜುವಟ್ಟಿ + ಕೊಳ್‌] 
ಕಿಜುವಡಿ (ನಾ). ಬಾಲ್ಯ ; ಚಿಕ್ಕಪ್ರಾಯ. "ಕಿಟುವಡಿಗಾಲ? ಪರಾ. 
[?. / ತಮಿ. ಚಿಜುವಟ್ಟ, ಚಿಜುವಡ] 
ಕಿ`ಜುವಡಿಗಾಲ (ನಾ). ಚಿಕ್ಕಂದಿನ ಕಾಲ; ಬಾಲ್ಯ: ಒಡನಾಗಳೆನಿ 
ಬರ್‌ ಕಿಜುವಡಿಗಾಲದ ಕೆಳೆಯರೆನಿಬರೆಡವರೆಯದ ತನ್ನೆಡೆಗಳೆನಿಬರ್‌ 
ಪಸಾಯಂಬಡೆವರ್‌ (ಶಾಂತಿಪು. ೪-೧೧) ; ಕಿಜುವಡಿ [ಪಾಠಾಂ. ರೆ] 
ಗಾಲದಂದುಟಾದೆನೋಪಳನಾನವಳಂದೆ ಗಂಡರಂ ಪಜ೨ವೊಜನಾ[ಪಾಕಾಂ. 
ಸಾ]ಗೆ ಮಾಡುವಳ್‌ (ಜಗವಿ. ೧೬-೧೩೪). [ಕಿಜುವಡಿ ೬ ಕಾಲ] 
ಕಿಜುವದ (ನಾ). ಕೊಂಚ ಹದವಾದುದು; ನಸು ಮಾಗಿದುದು ; 
ಸ್ವಲ್ಪ ಪಕ್ವವಾದುದು; ಕಿಹುನದದ ಕಟಮೆಯೊಳ್‌ ಪೂತೊಜಗಿದ 
ಚಿನ್ನೆಯ್ದಿ ಲಲರ ರಜಮಮರ್ದಿರೆ ಪಣ್ತುಣುವ ತೆನೆದುಜುಗಲೆಂದಗಿದೆಣಗುವ 
ಗಿಳಿವಿಂಡು ಬಂಜೆವಡಿಫುದು ಬಗೆಯೆಂ (ಧರ್ಮನಾ. ೨-೨೪). 
[ಕು + ಪದ್ಮ] 
ಕಿಣುವದಿಕ್ಕಾಲ್‌ (ನಾ). ಒಂದು ಕಾಲುವೆಯ ಹೆಸರು: ಆಲಕ್ಕಾಲ್‌ 
ತೆನ್ನೊಟಕ್ಸಿಎ ಕಿಜುವದಿಕ್ಯಾಲ್‌ ತೆನ್ನೊಟಕ್ಸೆಎ ಕಣಿದಕ್ಕಾಲ್‌ತೆನ್ನೊಟಕೈಿ ಎ 
(ಇಆ. ೫೭೪11, ೩೬೮-೨೫ ; 3ನೆಯ ಶತ. ಕೃಶಾ). [ಕಿಜುವದಿ -- ಕಾಲ್‌] 
ಕಿಜುವನಿ (ನಾ). ಸಣ್ಣಹನಿ; ತುಂತುರು; “ಪೃಸಿತಂ ಪೃಷತಮೆನೆ 
ಕೆದರ್ದ ಕಿಲುವನಿಗಳಕ್ಕು” (ಮಂಗರಾ. ೧೨೪-೧೫) ; ನೀಟ್ದ ತೆಳ್ನಾಲ 
ಗೆಯಿಂ ಸಾಲಿಕ್ಳುತುಂ ಲೋಳೆಯ ಕಿಜುವನಿಯೆಂ ಯಾನದಿಂ ಕಾರ್ಶೃ 
ಮಧ್ಯಂ ಮಿಗೆ ಬೀಟಲ್‌ (ಕುಸುಮಾ. ೧೪-೩೪); ಬಲುವಿಷದ ಕಿಜುವನಿಯ 
ಹಾವಿನ ಮಳೆಗೆ ಗರುಡಾಸ್ತ್ರದಲಿ ತನ್ನಯ ದಳಕೆ ಹಿಡಿದನು ಕೊಡೆಯನು 
(ಕುವ್ಮಾಕ. ೨೩-೪೦). (ಕಿಜ್ಯು * ಪನ್ನಿ] 
ಕಿಜುವರಣಿ (ನಾ). (?): ಕಡೆದ ಚುಂಬಿತಗಳಪ್ಪ ಕಿಜುವರಣಿಗಳ 
ಮಧ್ಯದೊಳ್ತುಂಬಿ ಜಂಬೂದ್ವೀಪವ (ಎಕೋಪು. ೩-೧೮). (2) 
ಕೆಯುವರಲ್‌ (ನಾ). ಸಣ್ಣಹರಳು; ಚಿಕ್ಕಕಲ್ಲು: ತಲೆದುಡುಗೆಯ 
ಮಾಣಿಕದ ಕಿಜುವರಲ್ಲಳಂತಿದ೯ ಸಹಕಾರಕೋರಕಂಗಳೊಳಂ 
(ಮಲ್ಲಿಪು. ೨-೩೩). [ಕಿಜ್ಯು * ಪರಲ್‌] 


೧೮೪೯ 


20 


ಕಿಜುವಾಗಿಲು 


ಕಿಜುವರೆಯ, ಕಿರುವರೆಯ, ಕಿರುಹರೆಯ (ನಾ). ೧. ಎಳೆಯ 
ವಯಸ್ಸು; ಸಣ್ಣಪ್ರಾಯ : ಕಿಜುವರೆಯದ ಶುಭಲಕ್ಷಣದಜಕಿಕೆಯ 
ಸ ತುಲ ದ ಮರ್ತ್ಯಯುಗಲಮಂ ತಾಸೆಟಸಲ್‌ ... ಫೊಜಮಟ್ಟಿಂ 
(ಯಶೋಡ. ೧-೪೩) ; ಕಲಿಸಿದವನೋ ಕಾಮತಂತ್ರವನೊಲಿಸಿದವನೋ 
ಕಿಜುವರೆಯದಲಿ ಸಲಿಸಿದವನೋ ಮುನ್ನ ನೀನೆನ್ನ ವರೆ ಸಲಿಗೆಗಳ 
(ಬಸಪು. ೪೦-೪೦). ಕಿರುವರೆಯ : ೨. ಎಳೆಯ ಪ್ರಾಯದವನು: 
ಪರಿಕಿಸಲು ರೂಪುರೇಖೆಯೊಳೊಂದು ಕುಂದಿಲ್ಲ ಕಿರುವರೆಯನಾತ 
ಸಮಪ್ರಾಯಸ್ತನೀತ (ನವಮೋ. ೨೭-೩೭). ಕಿರುಹರೆಯ : 
೧. ಯಜಮಾನನ ಬಳಿ ಕುಳಿತಿದ್ದ ಕಿರುಹರೆಯದ ಗಡ್ಡವಿಲ್ಲದೆ ಒಕ್ಕಣ್ಣಿನ 
ಮನುಷ್ಯನಿಗೆ. . . ಹೆಚ್ಚು ಅರ್ಥವಾಗುತ್ತಿತ್ತು (ಪುನರು. ೩೦೧). 

[ಕಟು * ಪರೆಯ]) 

ಕಿಯಿವಲೆ, ಕಿರುಬಲೆ (ನಾ). ಒಂದು ಬಗೆಯ ಬಲೆ; ಚಿಕ್ಕ ಬಲೆ: 
ಕಿಜುವಲೆ, ಕಿಟುನಾಯ್‌' (ಶಮದ. ೧೮೧ ಪ್ರಯೋ) ; ಇಡುವಲೆ ಸಿಡಿವಲೆ 
ಕಿಜುವಲೆ ನಡೆವಲೆ ಪೆರ್ವಲೆ, , . ಎನಿಪ್ಪುವೆಸೆದುದಾ ಬೇಂಬಿಗರೊಳ 
(ಶಬಶಂ. ೩-೨೪). ರುಬಲೆ: ಕಿರುಬಲೆ ಹೆಬ್ಬಲೆ ಮಿಣಿಯು ಹುಲಿಯ 
ಬೋನು . . . ಮುಂತಾದ ಸಾಧನದಿಂದ ತೆರಳಿದರಾ ಬೇಟಿಯವರು 
(ಸೌಗಂಪ. ೨-೩೦). [ಕಿಜ್ಜು + ಬಲೈ]) 

ಕಿಜುವಳೆ (ನಾ). ಚಿಕ್ಕ ಮಳೆ; ತುಂತುರು ಮಳೆ: ಎಸೆವ ಲಿಂಗಾಂ 
ಗಣಕೆ ಸಮ್ಮಾರ್ಜಿಸುವ ಕಿಟುವಳೆ . . . ರಂಗಮಾಲಿಯನಿಕ್ಸಿ ನಡೆತಪ್ಪ 
ಹೊಸಪರಿಯ ಸಸ್ಕಂಗಳುಂ (ಬಸಪು. ೧೯-೬೯). 

[ಕಿಟ್ಕು 4 ಮಳೆ (ಆ ಮಟ್‌)] 

ಕಅುವಳ್ಳೆ(ನಾ). ಚಿಕ್ಕಹಳ್ಳ ; ಸಣ್ಣಕುಂಟಿ, ಪಲ್ವಲ: ಕೊಳಕ್ಕಲ್ಲದೆ 
ಕಿಜುವಳ್ಳಕೈಳಸುವುದೆ. ಹಂಸೆ (ಮಹಾ ಬೇ. ೧೯-೬). ಕಿಜುವಳ್ಳಿ ಂ 
[ಪಾಠಾಂ. ಕೀಜುವಳಂ) ಕ್ಷೀರನೀರಾರಮಂ . . . ಮೆಚ್ಚದಂತೆ (ಪಣ್ಯಾಸ್ರ. 
೧-೨೪). [ಕಿಟ್ಮು + ಪಳ್ಳ] 

ಕಿಜುವಳ್ಳಿ, (ನಾ). ೧. ಚಿಕ್ಕಹಳ್ಳಿ; ಸಣ್ಣಹಳ್ಳಿ: ನಾವಜಕಿಯೆ 
ಸೊನ್ನಲಿಗೆಯೆಂಬ ಕಿಜುವಳ್ಳಿ ಯಿದು (ಸಿದ್ಧರಾ. ೭-೩); ವರ ಕಾಸಿ ಕೇತಾರೆ 
ಹಂಪೆ ಪರ್ವತ ಮುಖ್ಯ ಸುಕ್ಷೇತ್ರಕೆಣೆಯಲ್ಲಿದು ಧರೆಯಜಕಿಯೆ 
ಕಿಜುವಳ್ಳಿ ಯಿಂದೆನಲ್ಕೆ (ರಾಘಚ. ೧೫-೫೦). ೨. ಒಂದು ಊರಿನ 
ಹೆಸರು: ಅಅಡೊಲಕಿನದೀ ದಕ್ಷಿಣತಟೀ ತಾಮರಮುಗೆ ಪಾನುಂ 
ಗಲ ಕಿಜುವಳ್ಳಿ ಬಾಳವೂರು ಇತ್ಯೇತೇಷಇಂ ಗ್ರಾಮಾಣಾಂ ಮಧ್ಯೇ 
(ಎಇ. ೪, ೨೦೪-೬೮; 737): [ಕಿಜ್ಜು*- ಪಳ್ಳಿ] 

ಕಿಜುವಳ್ಳಿ (ನಾ). ಸಣ್ಣ ಬಳ್ಳಿ; ಚಿಕ್ಕ ಲತೆ: ಕಿಜುವೊಜಕಿಯನಾನಲಜಕಿ 
ಯದ ಕಿಜುವಳ್ಳಿಗೆ ತನ್ನ ಕಾಯ್ತ ಬಲ್ಲಾಯಕ್‌ ಫೊಣಕಿಯೇ (ಚಿಕವಿ. ೪-೬). 

[ಕಲು ೬ ಬಳ್ಳಿ] 

ಕಿಲುನಆಕ (ನಾ). ಚಿಕ್ಕ ಮರಿ; ಎಳೆಯ ಮರಿ: ಗಣಕ ನೆಜಕಿಯದ 
ಕಿಜುವಜಕಿಗಳನಿಲುಂಕಿ ಪಕ್ಷದೊಳೆ ಪಾಜಲಾಜದೆ ಪಿರಿದುಂ ಮಣುಗುವ 
ಮರಾಳಿಗಳ (ರಾಜಶೇ. ೮-೯೮), [ಕಿಜ್ಯು * ಮಲ] 

*ಜುವಜುಗುಲ್‌(ನಾ).ಚಿಕ್ಕ ಹರುಗೋಲು; ಸಣ್ಣ ದ್ಮೊಣಿ: ಪೊಸ 
ಪೂರದೊತ್ತಿನೊಳ್‌' ಸುಟಾವ ಕಿಜುವಜುಗುಲೆನಿಸಿ ತುಜುಗೆಮೆಯ ತೆರ್ಕೆ 
ಯೊಳ್‌ ಕೊಳಂಗೊಳ್ವ ಕಣ್ಣೀರೊಡನೆ ಘೂರ್ಣಿಸುವ ತರಳ ತಾರಕಂಗಳುಂ 
(ವರ್ಧಪು. ೭-೪೧ ವ). ([ಕಿಜ್ಜು * ಪಣುಗುಲ್‌ (ಆ ಪಜಕಿಗೋಲ್‌)] 

ಶಿಜುವಾಗಿಲು, ಕಿರುಬಾಗಿಲು (ನಾ). ಚಿಕ್ಕ ಬಾಗಿಲು; ಸಣ್ಣ 
ಬಾಗಿಲು: ವೈಡೂರ್ಯವೆಸಕಮಾಂತಿರುವ ಕಿಜುವಾಗಿಲುಗಳಡಿಗಡಿಗೆ 
(ವೆಂಕಾರಾ. ೫-೨-೪). ಕರುಬಾಗಿಲು : ಬಿಗಿದರು ಬೀಗವ ಕಿರುಬಾ 
ಗಿಲಿಗೆ (ಕವಿಸೋ. ೧೫-೧೭). [ಕಿಟ್ಟು * ಬಾಗಿಲು (4 ಬಾಗಿಲ್‌)] 


ಕಿಬುನಾನಿಸಿಕ 


ಕಿಜುವಾನಿಸಿಕ (ನಾ). ಸಣ್ಣ ಮನುಷ್ಯ; ಅಲ್ಪ ಮನುಷ್ಯ: ಪಸರಿಸಿ 
ಮಿಥ್ಕಾಸಂಕಲ್ಪಸಹಸ್ರದಿನಾಸೆವಡಿಸುತಿರ್ಪುದು ಕಿಜುವಾನಿಸಿಕರ್ಕ್ಯಳಲ್ಲಿ 
ಸಾಜದೆೊಳೆ ಸುಲಭಮೆನಿಸಿರ್ದ ಮದನಲಾಘನಮೀಗಳ* (ಕಾದಂಉ.೯೨). 

[ಕಟು * ಮಾನಸಿಕ] 

ಕಿಜುವಾಯ್‌ (ನಾ). ಸಣ್ಣಬಾಯಿ: ಕೆಯ್ದಿರಿಪಿ ಕಿಜುವಾಯ್ಕೆಯ್ದು 

ಜೋಲ್ನಾಲಗೆದೋರ್ದು ಪಾಡುವುದುಮೊಳ್ಳಿತ್ತಲ್ತು (ಅದ್ಭುತ. ೨೪-೨೮). 
[ಕಿಜ್ಜು + ಬಾಯ್‌] 

*ಿಖುವಿಟ್ಟು (ನಾ). ಒಂದು ಕುಲ ಅಥವಾ ಪಂಗಡದ ಹೆಸರು(?): 
ಮತ್ತನಲ್ಲಿಯೆ[0]ಣ್ಪಗ್ಗಾವುಣ್ಣುಗಳುಂ ಹನ್ನಸು ಕಿಜುಎಟ್ಟು 
ಅಜುವತ್ತೊಕ್ಳಲು ಎಸ್ಸಿ ವರೆಲ್ಲರುಂ ನೆರೆದು (ಸೌ. X1-ii, ೧೬೩-೪೦ ; 
1113). (ಕು? + ಪಟ್ಟು] 

*ಕಿಜುವಿಡು (ಕ್ರಿ). (ಸಂತೋಷದಿಂದ) ಧ್ವನಿಮಾಡು (?) : ಸುರತ 
ದೆಡೆಯೊಳ್ಳೆ ಮರುಣ್ಮದನ್ನೆಗಂ ಮೆಯ್ನ ಏರ್‌ ಸೈಕನಿರದನ್ನೆಗಂ ಸರಸಿಜಾನನೆ 
ಕಿಟುವಿಡಿ£ಡ]ದನ್ನೆಗ[ನಾ ಕಾ ೦. ಕಿಚುವಿಡಿದಳ್ವೇಗ]0ಂ .. . ಪುರುಷ 
ನಾಥನುಂ ಫೇಟ್‌ಂತು ನಂಬುವಂ ಕೂರ್ತ೯ಳೆಂದು ನೀರೇರುಹದಳ 
ನೇತ್ರೆ (ಮದತಿ. ೧೧-೫೫). [2] 

ಕಿಜುವಿದಿರ್‌, ಕಿಜುಬಿದಿರು (ನಾ). ಸಣ್ಣ ಬಿದಿರು ; ಚಿಕ್ಕ ಬಿದಿರು: 
ಕಿಜುವಿದಿರ್‌, ಕಿಜುವಲೆ (ಶಮದ. ೧೮೧ ಪ್ರಯೋ). *ಹಖುಬಿದಿರು : 


ಕಿಜುಬಿದಿರುಗಳ ಕಂಟಕಿಗಳು ನೆಯ್ದುಕೊಂಡಿಜುಹೆಗೆ ದಾರಿಯ ಕೊಡದೆ | 


ಮುಸುಕಿಹುವು (ಕಂನವಿ. ೧೮-೪೫). (ಕಿಜ್ಕು 3. ಬಿದಿರ) 
ಕಿ`ಹುವೀಲಿ (ನಾ). ಸಣ್ಣ ಹೀಲಿ; ಚಿಕ್ಕ ನವಿಲುಗರಿ: ಕಿಜುವೀಲಿ 
ಕಣ್ಣೆಆಯೆ ಸೋಗೆಗೆ (ಪಂರಾಮಾ. ೭-೧೪೯); ನಿಂಬಮಾಲೆಯ ಕಿಆು 
ವೀಲಿಯ ಪೆಂಚೆಯದ ಕೇಶಬಂಧದೊಳಂ (ಜಗವಿ. ೪-೮೦ ವ); 
ನೆಜಕಿದಂಗಂ ನೇಲುವ ಬಣ್ಣದುಡೆ ಕಿಜುವೀಲಿಯ ದಂಡೆ ಪಣೆಯೊಳ 
ಮರ್ದಿಕೆ (ಬಂಹರಿ. ೯-೧೪). [ಕಿಜ್ಜು * ಹೀಲಿ) 
ಕಿಜುವೀಳೆ (ನಾ). ಒಂದು ಬಗೆಯ ಪಕ್ಷಿ: ಭೇರುಂಡಂ ಪೊಜಸು 
ಕಾಗೆಗಂಬೊಂದುರಿಗಂ ಕಾಣು ಕಿಜುವೀಳೆ ಕೊಯ್ಯಂ ಕೀರಂಜಂ ಹರಡೆ 
(ಕಾವ್ಯಸಾ. ೧೦೪೩ ಶೂದ್ರಕ). [?] 
ಕಿಜುವು (ನಾ). ಕಿರಿದಾಗಿರುವಿಕೆ; ಸಣ್ಣದಾಗಿರುವಿಕೆ (?): 
ನಿಲವ ನೋಡಲು ಲಕ್ಷಯೋಜನದಳತೆಯಲ್ಲಿಹ ಮೇರುಗಿರಿ ನಿಚ್ಚಳದಲಿಳೆ 
ಹದಿನಾಲ್ಯ ಧರಿಸಿಹುದರಿದೆ ಕಿಜುನಿನೊಳು ಸುಲಲಿತದ ಸಾಸಿರದ 
ಸಂಖ್ಯೆಯನೊಲಿದು ಧರಿಸಿಹೆವೆನುತಲಲ್ಲಿಯೆ ವಿಲಸದುಪವನ ಕಂಟಕಿ 
ಗಳೊಪ್ಪಿಹವು ಫಲಭರದಿ (ಕೋಗಯ. ೪-೫೦). [ಕಲ್ಕು * -ವು] 
ಕಿಜುವುಣುಸೆ, ಕಿಜುಬುಣುಸೆ (ನಾ). ಒಂದು ಊರಿನ ಹೆಸರು: 


ಗಿ೮೫೦ 


10 


15 


20 


25 


ಕಿಜುವುಣಣಿಸೆಯ ಬಯಳಮ್ಮೆ (ಎಕ. ೪11, ಸೊರಬ. ೫೦೦-೫ ; 958). [35 


ಕಿಯಿಬುಣುಸೆ: ಮೇಲಣ ಕಿಜುಬುಣುಸೆ ಗ್ರಾಮದಿಂದ (ಎಕ. ೪1], | 

'ಕೀರ್ಥಹ. ೬೫-೨೨ ; 1667). [ಕಿಜ್ಯು + ಪುಣುಸೆ] 
ಕಿಯುವುಲಿ, ಕಿಜುಬುಲಿ (ನಾ). ಚಿಕ್ಕಹುಲಿ; ಚಿರತೆ; ಕಿರುಬ: 

ಅವಜ್ಮ ಹಿಂದೆ ಹಿಂದೆ ನೆಲನಂ ಹತ್ತಿ ಹಣುಗಿ ಜುಣುಗಿ ಜೂಜಾಡುವ | 


ಕಿಜುವುಲಿ (ಪಾಕಾಂ. ಜುಣುಂಗಿ ಜಾಜುವ ಕಿಲಉಲ್ಲೆ]ಗಳುಮಂ 140 


(ನಂಬಿರ. ೧೫-೯); ಕಿಜುವುಲಿಯ ಜೋಡಂ ತೊಟ್ಟಂತಿರಿಟ್ಟಳ/ 
ಮಾಗೆಯುಂ (ಅನಂಪು. ೨-೨೯ ವ). *ಕೌಟುಖಬುಲಿ: *ತರಶು, 
ಮೃಗಾದನ? (ನಾಚಿ ಉ. ಕಿ); ಕಿಜುಬುಲಿ ಚೋಡನಿಕ್ಕಿದವೋಲು 
ಮುಗದೊಳು ತುಬುಗಿದ ಬಿಂದು ಸಂದಣಿಸಿ ನೆಜಕಿ ಮಾವುತರೇಜಕಿ! 
ಬಂದರಂದಾನೆಯ ತಣುಬಿ ನಿಂದಾಸ್ಥಾನಳಾಗಿ (ಅನಂಚ. ೨-೩೪). 


[ಕಿಜ್ಯು * ಪುಲಿ) | 


[4s 


ಕಿಜುವೆಸೆ 


ಕಿಬುವುಸೆವೂರು, ಕಿಜುವುಸೂರ್‌ (ನಾ). ಒಂದು ಊರಿನೆ`ಹೆಸರು : 
ನಾಡ ನಾಲ್ಗಾಮುಣ್ಣುಂ ಕಿಣುವುಸವೂರುವುಂ ಕಲ್ಲಾಡುಗೊಟ್ಟಿರ್‌ 
(ಎಕ. 1೪, ಹೆಗ್ಗಡ. ೧೦೩-೧೨; 91೦). ಕಯುವುಸೂರ್‌ : ಕಿಟುವುಸೂರ್‌ 
ಪೆರ್ಗ್ಗಲಿಯದ ಬಜಯಿತ ಗಾವುಣ್ಣನ (ಮೈಆರಿ. ೧೯೩೧, ೪೩-೪; 993). 
[? + ಊರ್ಯು (ಆ ಊರ್‌)) 
ಕಿಖುನೆಂಚೆ (ನಾ). - ಕಿಟುವಳ್ಳ : ಅಪಾರ ದುಗ್ಧಸಾಗರದೆ ವಿಹಾರಿ 
ಪಂಚಿ ಕಿಣು[ನಾಕಾಂ. ಜಕಿ]ವೆಂಚೆಯ ವಾರಿಗೆ ಚಿತ್ತಮೀವುದೇ 
(ವೃಷವಿ. ೮-೧೦). (ಕಲ್ಕು + ಬೆಂಚೆ] 
 ಕಯುವೆಟ್ಟು, ಕಿಜುಬೆಟ್ಟ, ಕಿಜುಬೆಟ್ಟು (ನಾ). ಚಿಕ್ಕಬೆಟ್ಟ ; ಗುಡ್ಡ: 
ಕಿಜುವಟ್ಟೈನಾಳ್‌' ಪುಟ್ಟದ ಬೇವು ಬೊಬ್ಬುಲಿಗಳಂ (ಕಬ್ಬಿಕಾ. ೫೪). 
ಕಿಖುಬೆಟ್ಟ: ಲಗ್ಗೆಯ ಕಥ ಹರಿವಾಗ... ಕಿಜುಬೆಟ್ಟ ಬಡಬೆಟ್ಟ 
ನುಗ್ಗಾಗಿ ನೆಲಸಮವಾಯ್ತು (ಭರ ಚ. 3೬-೫೨). *ಿಲುಬೆಟ್ಟು : 
*ಪಾದಾಃ, ಪ್ರತ್ಕಂತಪರ್ವತಾಃ - ಈ ೨ ಕೆಲದ ಕಿಜುಬೆಟ್ಟುಗಳ್‌? 
(ಹೆಲಾಯು. ೨೮-೧೩). (ಕಲ್ಕು + ಬೆಟ್ಟು] 
ಕೆಯಿವೆಣ್‌ (ನಾ). ಎಳೆಯ ವಯಸ್ಸಿನ ಹೆಣ್ಣು; ತರುಣಿ: ಮಿಲುಗುವ 
ಮಿಸುನಿಯೆಂದೆನೆ ರಂಜಿಸಿತಾ ರಮ್ಮ ನಾಸಿಕವು 
(ಶ್ರೀಪಾಲ. ೩-೬೭). 
ಕಿಉವೆಂಡಿರ್‌ (ಬಹುವ): ಕಿಜುವೆಂಡಿರ ಕೇಳಿಗೆ ಸಮೆದ 
|. ಮಣಿರಾಟಳದಿಂದಿಂಬುವೆತ್ತು ವಸಂತ ರಾಜನ ವಿಳಾಸಮಂಟಪದಂತೆ 
(ರಾಜಶೇ. ೮-೫ ವ). [ಶಿಲ್ಕು + ಪೆಣ್‌] 
'ಕಿಜುವೆರಲ್‌, ಕಿರುಬೆರಳು, ಕಿಖುವೆರಲ್ಕು ಕಿಜುವೆರಳ್‌, ಕಿಜುವೆರಳು. 
(ನಾ). ಸಣ್ಣ ಬೆರಳು; ಕಿಬ್ಬೆರಳು : ಕಿಜುವೆರಲುಗುರಿಂದೆ ಬೈತಲೆ 
ದೆಗೆದಾಗ ಮಜಸಿದುಂಬಿಗುರುಳ ಮಾನಿನಿಗೆ ತುಜುಬನಿಕ್ಕಿದೆರೆ (ನೋಹತೆ. 
೨೩-೨೯) ; ಎಳದುಪ್ಪುಳಮಂ ಸೋದಿಸಲೆನುತೊರ್ವಳ್‌ ಕಿಜುವೆರೆ 
ಲುಗುರ್ಗೊನೆಯಿಂ ಕರ್ದುಕುತ್ತಿರೆ (ಜಯಕಾ. ೧-೬೧) ; ಕಿಜುವೆರೆಲಿಂ 
ಗೋವರ್ಧನಗಿರಿಯಂ ಧರಿಯಿಸಿದ ಪೆರ್ಮೆ ಯಿರ್ಕೆಮ (ವಸ್ತವಂ. 
ಕಿರುಬೆರಳು : ಅವಳು... ಕಿರುಬೆರಳಿನ ಉಗುರಿನ 
ಕೊನೆಯಿಂದ ಬರಹವನ್ನು ತಿದ್ದಿದಳು (ಬಿದುರೆ. ೧೭೦). *ಿಜುವೆರಲು: 
ಅದು ಶಿನೆಯ ಕಿಜುವೆರಲಿಗುಂಗುರವಾಗಲು (ಚೆಬಪು, ೭-೧). 
ಕಿಜುವೆರಳ್‌: ಅಳೆವಲ್ಲಿ ಕಿಜುನೆರಳ ಮೊಳನರತ್ನಿಯೆನಿಕ್ಕು 
ಮಾಮರಡೊಳಿಪ್ಪ ನಿರ್ಯಾಸಮಂ ತೆಗೆದು 
ಕಿಜುವೆರಳುಗುರ್ಗೊನೆಯಿಂದೆ ತಿದ್ದಿ ಬರೆದು (ಜೈ ಮಿ ಭಾ. ೩೦-೨೯). 
ಕಿಜುವೆರಳು : ಕೋ ಮುದ್ರಿಕೆಯ ನೀನೆಂದು... ನಿಜನಂದನನ 
ಕಿಜುವೆರಳಿಗಿಟ್ಟು (ತೊರರಾ. ೨-೪-೫); ಮೆ ಳಿಸಿ ದ ವೀಣೆಯನಜಸಿ 
ತೆಗೆದುಕೊಂಡಾ ಶ್ರುತಿಯ ಕಿಜುವೆರಳಿನಲ್ಲಿ ಮಿಡಿದು (ಸಾಳ್ವಭಾ. ೮-೭). 
[ಕಲ್ಕು + ಬೆರಲ್‌) 
ಜ್‌ "ಕಿಜುನೆರಲ್‌' ನೋ. 
| ಕಿಜುವೆರಳ್‌ "ಕಿಜುವೆರಲ್‌' ನೋ. 
'ಕಿಖುವೆರಳು "ಕಿಲುವೆರಲ್‌” ನೋ. 
ಕಿಜುನವೆಲರ್‌. (ನಾ). ನಸುಗಾಳಿ; ಮೆಲುಗಾಳಿ; ಮಂದಮಾರುತ: 
ಕಮ್ಮಲರ್ಗಳಂ ಸೂಆ್‌ವಿಡುತೆ ಕಿಜುನೆಲರೊಳೆತ್ತಲುಂ ಸಾರಿಸುತೆ 
(ಜೈಮಿಭಾ. ೮-೩) ; ತಮ್ಮತ್ತಣಿಂ ಕಿಅುವೆಲರ್‌ ಸೋಕೆ (ಅದ್ಭು ತ. ೧-೫). 
[ಕಿಜ್ಯು + ಎಲರ್‌] 
ಕಿಜುವೆಸೆ (ನಾ). ಸಣ್ಣ ಕೆಲಸ; ಸುಲಭ ಕಾರ್ಯ (?): ಎನ್ನ 
ಪುಣ್ಕೋದಯದಿಂದೆಜವೆಸನಾಗಿಯುವಿಂಂತಿದು ಕಿಉುವೆಸನೆನಗೆಂದು 
ನಿಶ್ಚಯಂ ಬಿನ್ನವಿಸಿಂ (ಶಾಂಕಿಪು. ೩-೫೯).  [ಕಿಟ್ಮು + ಬೆಸ್ಕ) 


ಕಿಜುವೆಣ 
ಜಾ 


೧೫-೧೧೭). 


(ಮಂಗರಾ. ೯೫-೯); 


ಕಿಉನೆಸಳ್‌ 


ಕಿಜುವೆಸಳ್‌ (ನಾ). ಚಿಕ್ಕ ಎಸಳು; (ಹೂವಿನ) ಸಣ್ಣ ದಳ: ಜಿಳುಪು 
ನೆಜಯದ ಕಿಜುವೆಸಳ ನೆಯ್ದಿಲುಗಳೀ ಮಡದಿಯ ಕುಡಿತೆಗಂಗಳಿಗೆ 
ಪಡಿಯಲ್ಲ (ಬಸಪು. ೪-೨೫). [ಕಿಟ್ಮು + ಎಸಳ್‌ (ಎ ಎಸಖ್‌)] 

ಕಿಜುವೆಳಗು (ನಾ). ನಸುಬೆಳಕು; ಸ್ವಲ್ಪಹೊಳಪು: ಕಾಲುಗುರ್ಗಳ 
ಕಿಜುವೆಳಗು ಕೆದಆ್‌ ಕರಮೆಸೆದಿರ್ಕುಂ [ಸಾಕಾಂ. ಕಣ್ಣೆಸೆದಿರ್ಕುಂ] 
(ಲೀಲಾವ. ೩-೨೯). [ಕಿಟ್ಕು 4 ಬೆಳಗು] 

ಕಿಜುವೆಳ್ಗುಂದೂರ್‌ (ನಾ). ಒಂದು ಊರಿನ ಹೆಸರು: ಬೆಳ್ಗು 
ನ್ಹೂರುಂ ಕಿಜುವೆಳ್ಳುಂದೊರುಂ ಸತ್ತಿಯೂರುಂ (ಎಕ. ೫1, ನಂಜನ. 
೧೫೫-೭ ; 970). [ಕಿಜ್ಯು + ಬೆಳ್ಗುಂದೂರ"] 

ಕಿಖುವೆಳ್ಹಿಂಗಳ್‌ (ನಾ). ಸ್ವಲ್ಪವಾದ ಬೆಳುದಿಂಗಳು; ನಸು 
ಬೆಳುದಿಂಗಳು: ಮಿಜುಪ ಸುಲಿಪಲ್ಲ ನುಕ್ಬೆಳಗು ಕಿಜುವೆಳ್ಲಿಂಗಳಂ 
ಕಣಕೆಯೆ (ರಾಜಕೇ, ೪-೧೪ ವ). [ಕ್ಕು + ಬೆಳ್ಳಿಂಗಳ್‌) 

ಕಿಜುವೆಳ್ಮುಗಿಲ್‌ (ನಾ). ಸಣ್ಣಬಿಳಿಯ ಮೋಡ: ಭಗಣಂ ಬಳಸಿರೆ 
ಕಿಜುವೆಳ್ಮುಗಿರೊಪ್ಪುವ ತೆಣದೆ (ರಾಜಶೀ. ೮-೯). 

[ಕಿಜ್ಯು + ಬೆಳ್ಮುಗಿಲ್‌] 

ಕಿಜುವೆಖಿಕೆ (ನಾ). ಎಳೆಯ ಚಂದ್ರ; ಬಾಲಚಂದ್ರ : ನಗೆಗಣ್ಣೆಯ್ದಿ ಲ 
ನಮರ್ದಪ್ಪಿದ ಕಿಜುವೆಜಕೆಯೋ . . . ಎನೆ ಕಣ್ಬಗೆಗೊಪ್ಪಂಬಡೆದುದು 
ನೊಸಲ್‌ (ಜಯಕಾ. ೩-೪೯); ಮಿಜುಪ ಕಿಜುವೆಜಕೆಯ ಬಾಂದೊಜಕೆಯ 
(ರೇವಣ. ೧೦೩-೧) ; ನೆಜಕೆವೆಜಕೆಮೊಗದೊಳ್‌' ಪೊಣ್ಣಿಸೆ ಕಿಲುವೆಟಕ ಸಿರಿ 
ವೆಣ್ಣನೊಲ್ಹು ಚಿಕದೇವೇಂದ್ರಂ (ಅಪ್ರತಿ. ೩೫-೯). [ಕಿಟ್ಮು + ಫೆಲ್‌] 

ಕಿಜುವೆಬ್ನಿಗರ (ನಾ). ಒಂದು ಊರಿನ ಹೆಸರು: ಕಿಉನೆಲ್ಲಗರಾ 
ಪನ್ನಿರ್ವರ್ಗಂ (ಎಕ, ೫1೪, ತಿರುವ. ೨೫೩-೩ ; 800). [2] 

ಕಿುವೇಂಟೆ (ನಾ). ಒಂದು ಬಗೆಯ ಬೇಟಿ; ಸಣ್ಣಪ್ರಾಣಿಗಳ 
ಬೇಟಿ (7): ಬಲ್ಮೆಗಂ ಬಸನಕ್ಕಂ ಸವಿಯಪ್ಪ ಕಿಜುವೇಂಟಿಯುಂ 
ಪೆರ್ವೇಂಟಿಯುಮಲ್ಲದುಲಕಿದ ಬೇಂಟೆಯಂ ಬೇಂಟಿಯೆನ್ನೆಂ (ಸಂಪಭಾ. 
೫-೪೬ ವ); ಕಿಟುವೇಂಟಿಯ ನಾಯ್ಲ್ಗಳಿಂದಮಟ್ಟು ಪಟ್ಟ ಪೆಹ್ಮೊಲನಂತೆ 
ಭಯಮನೆಡಗವಿಸಿ ಬೆಳ್ಳೋಟಮೋಡಿ (ಶಾಂತಿಪು. ೭-೯೨ ವ); ಪೆರ್ವೆೇಂಟಿ 
ಕಿಜುವೇಂಟಿಯಾವರವೇಂಟಿಯೆನಲ್‌ ಮೂಜುವೇಂಟಿ ಪೆಸರ್ವಡೆದಿರ್ಕುಂ 
(ಸೂಕ್ತಿಸು. ೩-೯೫). [ಕು + ಬೇಂಟಿ) 

ಕಿಲುವೊಲ (ನಾ). ಚಿಕ್ಕಹೊರೆ; ಅಲ್ಪಭಾರ: ಕಿಜುವೊಆಕೆಯನಾನ 
ಲಜಂಯದ ಕಿಜುವಳ್ಳಿಗೆ ಶನ್ನಕಾಯ್ತ ಬಲ್ಲಾ ಯ್‌ ಪೊಜಕಿಯೇ 
(ಚಿಕವಿ. ೪-೬). (೬೮ + ಪೊಜ] 

ಕಿಅುಸುಂಕ (ನಾ). ಒಂದು ಬಗೆಯ ಸುಂಕ: ಪರಿಕಿಸದೀ ಧರ್ಮ್ಮ 
ದೊಳರಸರ ಕಾಣಿಕೆ ಕೊಳ್ಳಿಯರುವಣಂ ಕಿಉುಸುಂಕಂ ಪುರಧರ್ಮ್ಮಂ 
ಬಣ್ಣಿಗೆಯೆಂದರೆವೀಸಮನಳಿವಿಕೊಣ್ಣವಂ ಚಣ್ನಾಳ (ಎಇ. 2೧೪1], 
೧೫-೫೯; 1114); ಕಾಣಿಕೆ ಕೊಳ್ಳಿಯರುನಣ ಕಿಜುಸುಂಕ ಗರಡಮಂ 
ಬಣ್ಣಿಗೆಯಂ (ಬೊಂಕಶಾ. ೧೯೩೮, ಇಂಡಿ. ೩೫-೩೬; 7). 

[ಕಿಜ್ಜು + ಸುಂಕ] 

ಕಿಜಿಸುರಿಗೆ (ನಾ). ಸಣ್ಣಕತ್ತಿ; ಚಿಕ್ಕಕತ್ತಿ: ಪುಗುವಾಗಳ್‌ ಜನ 
ನಂತುಟು ಕಿಜುಸುರಿಗೆಯೊಂದನಾರ್ಪಿಂ ಬಲಗೈ ಯ್ಯಿಂ ತಳೆದು ಪೊಕ್ಳು 
(ದಶಕು. ೮-೩೨೭), [ಕಲ್ಕು + ಸುರಿಗೆ) 

ಕಿಲುಸೂಜಿ (ನಾ). ಸಣ್ಣಸೂಜಿ; ಚಿಕ್ಕ ಸೂಜಿ : ಕಾಮಂ *ಿಜು 
ಸೂಜಿಗೆ ಸೇರಿಸಿದ ಪೊಸಮುತ್ತುಗಳೋ (ಜಯಕಾ. ೪-೧೬). 

[ಕಲ್ಕು * ಸೂಜಿ] 

ಕಿಜುಸೋದರ (ನಾ). ಕಿರಿಯ ಸಹೋದರ; ತಮ್ಮ: ಕಿಜುಸೋದರಂ 

ಕೂಡಿ (ಮೈಆರಿ. ೧೯೪೪, ೧೩-೬; 1036). ಗಕಿಜ್ಕು* ಸೋದರ] 


೧೮೫೧ 


ಕಿಟಾರ 


ಕಿಜುಳೆ, ಕಿರುಳ, ಕಿರುಳು, ಕಿರ್ಲು, ಕೆಲುಳು (ನಾ). ೧. ಚಿಕ್ಕದು; 
ಮರಿ: ಗಜಿವೊಯ್ಯದ ಕಣ್ಣೆಜಕಿಯದ ಕಿಜುಳಂ ತನ್ನೊಡೆದ ತತ್ತಿ ಯೊಳ್‌ 
ಭೇರುಂಡಂ ಪೊಜಮಡಲದೊಂದು ಶರಭಂ ಬಿಜುತೋಡಿತು ಸತ್ವನಿಧಿಯ 
ಶೈಶವಮಿಳಿದೇ (ಜಗವಿ, ೧೬-೧೩). ೨, ಕಿರಿಯ; ಮಗು: ಚಿತ್ತದ 

| ಲಂಸಿನಿಂ ಕಿಜುಳನಂತಿರಲೆನ್ನಯ ಮಾಯ್ದ್ಡ ಕಾಲ್ಗಳಂ ನೆತ್ತಿಯೊಳಿಟ್ಟು 
ಕೊಂಡಟುತಮಿರ್ದೆನ್‌ (ಕಾದಂಉ. ೭೧೮); ಆ ದ ಜಕೊಳ ಪುಟ್ಟಿದ 
ಗಂಡರೆಲ್ಲಮಠಿವೀರರ್‌ . , , ಕಿಜುಳ [ಪಾಠಾಂ. ಬ]ರೆಲ್ಲಂ ಪಂಡಿತರ 
(ಅನಂಪು. ೧೧-೧೨). ಕರುಳೆ: ೨. ಕಿರುಳರಂ ಪಡೆಯೆ ಭೂವರನು 
ಮಮನರೆಸಿಯುಂ ಪರಮೇಷ್ಮಿಯಂ ಪೂಜೆಗೆಯ್ದು (ದಿಲೀಚ. ೧-೨೫) ; 
ನೀಂಗೈದ ಕಜ್ಜಮಂ ಕಿರುಳರೆಸಗುವರ್‌ (ಶ್ರೀರಾಮಾ. ೨೯೯-೩೮೦). 
ಕಿರುಳು: &. ಮೊಳಕೆ; ಮೊಳೆ; ಅಂಕುರ: ಕೂಳಿಗೆ ಕಿರುಳು 
ಒಡೆದಿದೆ (ರೂಢಿ). ಕೆರ್ಲು: ಕರು, ಕುನ್ನಿ, ಮರಿ... ಕಿರ್ಲು, ಪಡ್ಡೆ, 
ಮಗು, ಹುಡುಗ (ಕಂನುಹು. ೮೧). ಕಳು: ಪೂತನಿಯಂತೆ... 

| ಮಾಕಾಳಿ ನೆಜಕೆದ ಕಾಕಾಕಾರದಿಂ ಬಂಡೆಗೆ ಹೊಜಜಗಲಿಯಲಿ ಮಲಗಿದ 
ಕಿಜುಳೆ ಹೊಡೆದೊತ್ತಿದ ನು ನಖ ಮುಖ ಪಕ್ಕವೆದೆ ಮುಜ್‌ ಯೆ 
(ಸಾಳ್ವಭಾ. ೧೧-೪೨). [?. / ಶಮಿ. ಚಿಜುವಲ್‌] 

ಕಿಲುಳೆ (ನಾ). ಚಿಕ್ಕವಳು; ಹುಡುಗಿ: ಕಿಜುಳೆಯತಿಮುಗೃಮತಿ 

ಮುಂದಜತಿಯದವಳ್‌ ಸೂಡೆ ಮಾಲೆಯಂ (ಮಹಾನೇ. ೫-೩೮). 
[ಕಿಜುಳ--ಎ್ಯ) 
20, ಕಯ್‌, "ಕೀಟ ನೋ. 
ಕಿಲ್‌, (ನಾ). ಸಮಾಸದಲ್ಲಿ "ಕೆಟಿಗು? ಎಂಬುದಕ್ಕೆ ಬರುವ 
ಆದೇಶ. "ಕಿಟ್ಟಟ್ಟು' ಪರಾ. [ಆ ಕೆಆಗು) 
ಕಅಂಗು (ನಾ). ಗೆಣಸು: *ಕಿಅಂಗೆನೆ ಗೆಟಿಸುಂ” (ರನ್ನಕಂ. ೨). 
(ದೇ. ॥ ತಮಿ. ಮಲ. ಕಿಬಜ್ಜು; ತುಳು. ಕಿರೆಂಗ್‌, ಕೆರೆಂಗ್‌] 

25 ಕೆಲಗೆ (ನಾ). ಕೆಳಗೆ (?): ಉಣ್ಜುರ್ತ್ತಮ್ಮಾ ಕೆಜಕೆಯಾ ಕಿಟಗೆ ಮತ್ತ 
ರ್ಕೈಯ್ಕು ೦ ಇರ್ನುತ್ತರ್ತೋಣ್ಟಮುಂ (ಸೌಇಇ. IX-5, ೬-೯; 
9ನೆಯ ಶತ). [< ಕೆಗೆ?) 

ಕಿಅಲಸುಂಗೆ (ನಾ). ಒಂದು ಊರಿನ ಹೆಸರು (?) : ಕುಮ್ಬುಸೆಯಂ 
ಕಟ್ಟಿಜಕಿನ್ನರನುಮ್ಮಾರಮಯ್ಯನುಕಿಟಲಸುಜೊದೊಳ್ರಾಜಮಾರಮಯ್ಯ 
ತ್ತಲ್ಕೆಯ್ಕಂ ಕೊಟ್ಟರ್‌ (ಎಕ. ೪111, ಸೊರಬ. ೮೫-೬ ; 876). [1] 

ಕಿಬಲೆನಾಡು (ನಾ). ಒಂದು ಪ್ರದೇಶದ ಹೆಸರು : ಶಿವಮೂರ ಮಣಲೆ 
ಆರಸ ಕೂಮ್ಯಡಿ ಕಿಟಲೆನಾಡಾಳೆ (ಎಕ. xv, ೨೫೨-೩ ; 750). 

[ಕಿಟಲೈ + ನಾಡು] 

| ಕಬವ, ಕಳವ, ಕೆಟವ (ನಾ). ವಯಸ್ಸಾದವನು; ಮುದುಕ: 

$5! *ಕಿಟವನೆನೆ. ಮುದುಪಂ” (ಸಂಜೀವ. ೪). ಕಳೆವ: ಕಳವರ್ಕಳ 

| ನಂಟರ್ದಂ ನಡೆಯಂ ಕೆಟ್ಟದಾರಿಯೊಳ್‌ ( ಸೌನಂದ. ೨-೨೬). ಕಲನ: 
ಆಕ್ಷೆಬವನೆಂದು ಮುದುಕಂ* (ಶಮದ. ಪರಿ. ೧); ಓ ಕೆಬವ, ತೆಯ್‌ 

| ಕಿಸಿಯ! ಸುದ್ದಿಯೇನೀಗಳ್‌ (ಅಂತಿಗೊ. ೯೧೫). 

| | (ಜೀ. ॥ ತಮಿ. ಮಲ. ಕಲವ] 

|| ಕಅವಿ, ಕೆಟವಿ (ನಾ). ವಯಸ್ಸಾದವಳು; ಮುದುಕಿ: ಇವಳ್‌ 
ಕಿಟವಿಯನಳನಿಗೆಳೆಸಡೆ ತನ್ನಬವಿಂಗಂಗವಿಸಿದಪಳಿದಂ ತನಿಪೆನೆಂದು 

| ಪೂಣ್ಮು (ಚಿಕನಿ ೬-೧೪೭ ವ). ಬಿವಿ: ನಮ್ಮ ಕೆಅವಿ ಭಾಗ್ಯಹೀನೆ 
ಭಾರ್ಗವಿ (ಅಶ್ವತ್ಥಾ. ೬೯೮). [ಕಿಟವ * -ಇ) 

ಯಾರ (ನಾ). ಒಂದು ಪ್ರದೇಶದ ಹೆಸರು (?): ಊರಮ್ಮೂಡಣ 
ಕಿಟಾರ ಕೆಯ್ಕೊಳ್ಳಿರಿಯ ಪಾನೆಯೊಳಜುಗಣ್ಣು ಗಂ ಮಣ್ಣುಮ 
(ಎಕ. ೪111, ಕೀರ್ಥಹ, ೨೭-೧೬; 929). [1] 

117 


45 


ಕಿಟಾಳ್‌ 


ಕಿಲಾಳ್‌ "ಕೀಟಾಳ್‌? ನೋ. 

ಕಿಟಿಕಿ ನೇ (ನಾ). ಓಂದು ಹೊಳೆಯ ಹೆಸರು: ಕೆಆಕಗೋಡು ವಿಷಯೇ 
ಕೆಲಿ ಗೋಡುತ್ತರ ಪಾರ್ಶ್ವ ಕಿಬ್‌ನೇನದೀಸೇತುಂ ಬನ್ಮಯಿತ್ವಾ 
(ಎಕ. 111, ಮಂಡ್ಯ. ೧೧೩-೩೬; 713). (?) 

*ಕಿಬೀಪು (ಕ್ರಿ). ಎ ಕಿಟೀಸು : ನೃಪತಿ ತಜಕಿಸಂದಪವರ್ಗಮಾರ್ಗದೊಳ್‌ 
ಸಮನಿಸಿದಂದದಿಂ ಕಿಆಿವಿದಂ ಕುಟಿಲಾಳಕಜಾಳಕಂಗಳಂ 
(ಅಸಂಪು. ೯-೭೨). [ಕ್‌ (೮ ಕೀರ್ಯ್‌) ಇ-ಪ್ರು) 

ಕಿಬಸು (ಕ್ರಿ). ಕೀಳಿಸು; ಕೀಳುವಂತೆ ಮಾಡು : -ನಟ್ಟರ್ದಂಬಂ 
ಮುನೀಶನಿಳೇಶನಿಂ ಕಿಲಿಸೆ ಸರಲಿಂ ಮುನ್ನ ತದ್ದ್ಯಾರೆದಿಂದಸು 
ಪೋಪುದುಂ (ಕಾವ್ಯಾವ, ೮೧೫), [ಕೀರ್‌ (ಆ ಕೀಟ) + -ಇಸ್ಕು] 

ಕಿಮಿ (ನಾ). ನೆಲದ ತುಂಡು (?): ಸರ್ವಮಾನ್ಯವಾಗಿ ಕೊಟ್ಟ 
ಕೊಡಗಿಯ ಕಿಚು ಮಂಗಳಮಹಾಶ್ರೀ (ಎಕ. ೫, ಗೋರಿಬಿ. ೩೩-೪; ?). 
[ದೇ. ॥ ತಮಿ. ಮಲ. ಕಿಟ್‌ ತುಂಡು, ಚೂರು] 

ಕಿಲ್‌ (ಅ). ಕೆಳೆಗೆ: ಮೇಲೂರಾ ಕಿಟಕೆ ಪದಿರ್ಕಣ್ಣುಗಂ ಪ್ರೀಹಿ ಭೂಮಿಂ 
ದತ್ತವ್ಯ [ವಾನ್‌] (ಎಕ. 1%, ದೊಡ್ಡಬ. ೬೭-೧೪ ; 459). [ಆ ಕೀರ್‌] 

ಕಿಬ್ಕಟ್ಟು, ಕಿಗ್ಗಟ್ಟು, ಕಿರ್ಗಟ್ಟು, ಕೀಳ್ಗಟ್ಟು (ನಾ). ಕೆಳಭಾಗದ 
ಕಟ್ಟು; ಕೆಳಗೆ ಕಟ್ಟಿದ ಪಟ್ಟ; ಕಿಲಾದೇಶಕ್ಕೆ- . . . ಸಿಟ್ಛಣೆ 
ಕಿಟ್ಟಟ್ಟು, ಕಿಟ್ಛಡಲ್‌ (ಕಮದ. ೧೭೬ ಪ್ರಯೋ). ಶಿಗ್ಗಟ್ಟು : ಕೇತಕೀ 
ದಳದ ಕೂರಲಗಂ ಕಿಗ್ಗಟ್ಟಿನೊಳಳವಡಿಸಿ (ಗಿರಿಕ ೭-೭೨ ವ) ; ಶೂಲಂ 
ಡಮರುಮಸಿಫಳಕ ತಿಗ್ಗಟ್ಟನೆಸೆವ ಬಾವುಲಿ (ಸಿದ್ಧರಾ. ೪-೬); ಕಿಗ್ಗಟ್ಟಿನ 
ಕಠಾರಿಯ ಹೆಗಲಡಾಯುಧದ (ಕುವ್ಕಾಅ. ೪-೪೩); ಮಿಸುಪ ಕೇದಗಿಯೆಸಳ 
ಕಿಗ್ಗಟ್ಟ ಕಟ್ಟ ರಂಜಿಸುವ ಪೂದೇರನು (ಜಿಬಪು. ೩೫-೬).- ತಿರ್ಗಟ್ಟು : 
ಕಿರ್ಗಟ್ಟನ ಸುರಗಿಯ ಕಟ್ಟದ ಚಿಂದರಿಯ (೧೦ಕ.೬-೫೫ನ).ಕೀಳ್ಗೆ ಟ್ರು: 
ಕೀಳ್ಲಟ್ಟನ ಘೇಣಂ [ಪಾಕಾಂ. 8ರ್ಗಟ್ಟಿನ ನೇಣಂ)ಕಿತ್ತು ತೊಡೆಯಂ 
ಕುಯ್ದು ಕೊಡಲ್‌ (ಪುಣ್ಯಾಸ್ರ. ೪-೨೫ ವ). [ಕಿಲ್ಕ್‌ + ಕಟ್ಟು] 

ಕಿಬ್ಬಡಲ್‌ (ನಾ). ಪೂರ್ವದಿಕ್ಕಿನ ಸಮುದ್ರ: ಕಿಜಾದೇಶಕ್ಕೆ-, . . 
ಕಿಟ್ಚಣೆ, ಕಿಬೃಟ್ಟು, ಕಿಟ್ಕಡಲ್‌ (ಶಮದ, ೧೭೬ ಪ್ರಯೋ). 

[ಯ್ಕ್‌ + ಕಡಲ್‌] 

ಕಿಬ್ಕಣೆ (ನಾ). ಕೆಳಗಿನ ಗಣೆ, ಕೋಲು (?): ಕಿಟಾದೇಶಳ್ಕೆ - 

. ೬ * ತಿಬ್ಯಿಣೆ, ಕಿಟ್ಟಟ್ಟು (ಶಮದ. ೧೭೬ ಪ್ರಯೋ). 
[ಕಟ್ಟ್‌ * ಕಣೆ (ಆ ಗಟ್‌] 

ಕಿಬ್ಕಿನಾಡು (ನಾ). ಒಂದು ನಾಡಿನ ಹೆಸರು; ಬೀರ ನೊಟಮ್ಚ 
ಮೆಚ್ಚಿ ಕಿಚ್ಛಿನಾಡ ಪಿರಿಯ ಬದಿರೂರ ಕಲ್ಲಡುಗೊಟ್ಟಿಂ (ಎಕ. 2, 
ಗೋರಿಬಿ. ೪-೨೧, 950). [ಕಿಟ್ಟ ನಾಡು] 

ಕಿಬ್ಬವಲ್‌ (ನಾ). ಕೆಳಗಿನ ಕವಲ್ಳು-ರೆಂಬೆ: ಕಿಖಾಡೇಶಕ್ಕೆ-. . ೬ 
ಕಿಟ್ಕಿ ವಲ್‌, ಕಿಟ್ಟಣೆ, (ಶಮದ, ೧೭೬ ಪ್ರಯೋ). [ಕೀಸ್‌ 4 ಕವಲ್‌,] 

ಕಿಬ್ಕವಳಿಗೆ (ನಾ). (ನಮ್ರವಾಗಿ) ಕೆಳಗೆ ಹಿಡಿದ ಕರಂಡಕ : ಕವಿತೆಗೆ 
ವಾಗ್ದೇನತೆ ಕಿಬ್ಬವಳಿಗೆನಿಡುವಂತೆ ತಂಬುಲಂದೀವಿದ ಪೊಂಗ 
ವಳಿಗೆಯಂ ಓಡಿದಂಬಿಕೆಗವಟಿಯ್ಸಿದಳೊರ್ವಳಿಂದ್ರ ವಧು ತಂಬುಲಮಂ 

(ಶಾಂತಿಪು. ೯-೧೮೦). [ಕಿಲ್‌ + ಕವಳಿಗೈ) 

ಕಿಯ್ಕುಂದ (ನಾ). ಒಂದು ನಾಡಿನ ಹೆಸರು: ಕಿಟ್ಕುಂದ ಮಣ್ಣಲಕ 
ತನಯಯಾ (ಮೈ ಆರಿ. ೧೯೦೮, ೮.700). [ಕಯ್‌ + ಕುಂದ್ಯ] 
ಕಿಲತ್ಕೀಲೆ, ಕೀಳ್ಳೆಆ್‌ (ನಾ). ಕೆರೆಯ ಕೆಳಗು; ಕೆರೆಯ ಕೆಳಭಾಗ 
ದಲ್ಲಿರುವುದು : ಕಿಲಿಣಸೆಗುಡಗ ತಾಣ ಮ್‌ ನೊಕ್ಕಿಗೋಡುಮಣ 
ಲಕ್ಮಿಯಸ್ಕ (ಮೈ ಆರಿ. ೧೯೦೮, ೧೦; 700); ಕಟ್ಟ ಗ್ಲೆಆಕಿ ಯ 
ಕೀಟ್ಕೈಟಕೆ ಪೋಗಿ ಆಕ್ಷರಕಲ್ಲ ಮೇಗೆ" (ಎಳ, 1, ೩೫-೫;. 800); 


ಕಿಟ್ಲು 


ನಿಪ್ರಳ್ಳೈ ಕ ಆ ಆಕಿ ಮೂನೂಟುಗಣ್ಣುಗಂ ರಾಜಮಾನವಣಕ್ಕೊಟ್ಟಂ 
(ಎಕ. ೩1, ಶಿರಾ. ೨೮-೪೩; 943); ಸಂತಂ ಕಿಟ್ಮಜಗಳೊಳೋ 
ರಂತಿರೆ ಕೆಯ್ಗಾವವಳ್ಳಿರಂ ನೋಟ್ಬಿ ವರಂ (ಕಾವ್ಯಾವ. ೨೧೩). ತೀಳ್ಳಿಅಕಿ; 
ಒಳಗೆಜಕಿ ಕೀಳ್ಳೆ ಜಯ ಕಳನಿಸಳ್‌ ಮೂಗಣ್ಣುಗಂ (ಸೌಣಇಇ 1X; 
5 ೨೪-೪೩ ; 936). [ಕಿಮ್‌ + ಕೆಟ್‌] 
ಕಿ್ಕೊಂಬು (ನಾ). ಕೆಳಗಿನ ಕೊಂಬೆ; ತಳದ ಕೊಂಬೆ: ಕಿಲಾ 
ದೇಶಕೈ--ಕಿಟಕ್ಕೊಂಬು, ಕಿಚ್ಛಿವಲ್‌, ಕಿಚ್ಚಿಣೆ (ಶಮದ, ೧೭೬ ಪ್ರಯೋ). 
[ಕ್‌ + ಕೊಂಬು] 
ಕಿಲ್ಲ (ನಾ). ಒಂದು ಊರಿನ ಹೆಸರು. ಈಗಿನ "ಕಿಗ್ಗ? ಎಂಬ 
ಗ್ರಾಮ: ಸ್ವಸ್ತಿಶ್ರೀ ಶಾನ್ತರಸ [ಪೃ)ಥುವೀ ರಾಜ್ಯದುಳ್‌ ಕಿಲ್ಲ ಬಟರಿಣ್ಸ್‌ 
ಬೆಸಗೆಯ್ವಲ್ಲಿ (ಎಕ. ೪1, ಕೊಪ್ಪ. ೪೦-೨ ; 700). [?) 
ಕಿಲ್ಲಣ್‌, ಕಿಕ್ಕಣ್‌, ಕಿಕ್ಕಣ್ಣು, ಕೆಗ್ಗಣ್‌, *ಕಿಗ್ಗಣ್ಣು, ಕೆರ್ಗಣ್‌, 
ಕೇಳ್ಗಣ್ಣು (ನಾ). ಕೆಳಮೊಗವಾಗಿ ನೋಡುವ ಕಣ್ಣು; ಕೆಳಗಣ್ಣು: 
ಮನಂಗೊಂಡು ನಿನ್ನನೆ ಕಿಚ್ಚಿಣ್ಣೊಳೆ ನೋಡುತಿರ್ಪನವಂ ಚೇರಮ್ಮಂ 
(ಸಂಪಭಾ. ೩-೫೪); ಮುಂದೆ ಬಂದವ್ವಳಿಸುತ್ತುಂ ಕುಕ್ಕುರಂಗಳ್‌' 
ತೆಗೆಯೆ ಮಿಗೆ ಬಳಲ್ಲೊಯ್ಯನಂತಂತೆ ಕಲ್ಲ [ಸಾಕಾಂ.ಗ್ಗ]ಹ್ಮೊಳಿ 
ನೋಡುತ್ತ (ಸೂಕ್ತಿಸು. ೩-೧೬೮). 'ಕಿಕ್ಸ್‌ಣ್‌ : ಕೆಲದಿನಿಯನನೋವದೆ 
ಕಿಕ್ಕಣ್ಣಿಂದೊಲನಿನೊಡನೆ ಬೆರೆವಾ ನಸುನಾಣಿಂ ಲಲಿತಲತಾಂಗಿ ನಿರೀಕ್ಷಿಪ 


10 


ಬೆಡಗನದೇನಂ ಬಣ್ಣಿಪೆನು (ಜಯಕಾ. ೮-೪೩) ; ಆರೆಸನಾರೋಗಿಸುತಿದ್ದು 
ಕಿಕ್ಕಣ್ಣಿಂದ. ಅರಸಿಯರುಗಳ ನೋಡಿದನು (ಭರಚ. 
ಕಿಕ್ಕಣ್ಣು : ಪಾಲ್ಗಡಲನೊಳಗವಗಾಹವಾಗೆ ಮಿಗೆ ಕಿಕ್ಕಣ್ಣಿನಿಂದ ಕಂಬನಿ 
ದುಂಬಿ ದೇವೇಂದ್ರ ಬಂದ ಪಸುರ್ಮೆಯ್ಯ ನೆಡೆಗೆ (ಎಕೋಪು. ೧೧-೭೬). 
ಕಿಗ್ಗಣ್‌ : ಮಳೆಯಿಂದ ಪೊಜಮಟ್ಟು ಮೈಮುಲದು ಕಿಗ್ಗಣ್ಣೆಂದೆ 
ಕಂಡಾಳ್ಗಳಂ (ಕಾವ್ಯಸಾ. ೧೧೦೬); ಮದಗಜದ ಪೊರಜು ಪೊಯ್ದೇಟ್ವ 
ದೊಡ್ಡಮಾರ್ಗದ ಕಿಣಂಗಳಂ ಕಿ ಗ್ಗಣ್ಣೊಳ್‌' ಪದನತ ನೃಪರೀಕ್ಷಿಸೆ 
(ಅನಂಪು. ೨-೯). *ಿಗ್ಗಣ್ಣು: ಕಣುವಳಿದ ತಾಣಕ್ಕೆ ಧೇನು ಮೆಲ್ಲನೆ 
ಬಂದು . . . ತಿಗ್ಗಣ್ಣಿನಿಂ ಕಜುವ ನೋಡಿ (ಮನುರ.. ೨೧೯-೩೬); 
ತಾಯಾನನವ ಕಿಗ್ಗಣ್ಣಿಂದ ನೋಡುತ (ಸಾಳ್ವಭಾ. ೧೭-೩೭); ಅರಸ 
ಕಿಗ್ಗಣ್ಣಿನಿಂದ ನೋಡಿಯೂ ನೋಡದವನಂತೆ ಆಕೆಯ ಸರಸಲೀಲೆಯನ್ನು 
ಕಂಡು ಆನಂದಿಸಿದ (ಮಾನುಲ್ಲಿ. ೩೧). ಕಿರ್ಗಣ್‌. "ಕಿರ್ಗಣ್ಣಿಕ್ಕು' 
ಪರಾ. ಕೀಳ್ಲೆಣ್ಣು : ೨. ಕೀಳಾಗಿ ನೋಡುವುದು; ತಿರಸ್ಕಾರೆ 
ದೃಷ್ಟಿ: ಅವನ ಪೂರ್ವ ಸಮಾಜದವರಿಗೆ ಕೀಳ್ಗಣ್ಣಿದ್ದಿರಬಹುದೇ 
(ನಾಡೋಜ. ೯೯). [ಕಯ್‌ * ಕಣ್‌] 

ಕಿಬ್ಲಾನದೇವ (ನಾ). ಕೆಲ್ಲ ಎಂಬ ಊರಿನ ದೇವತೆ (?) : ಕಿಟ್ಲಾನ 
ದೇವಕೆ ಎಲ್ಲಮಾನ್‌ ಸರ್ವ ಪರಿಹಾರಂ ಬಿಟ್ಟಿ (ಎಕ. ೪1, ಕೊಪ್ಪ. 

| ೩೮-೫ ; 675). [ಕಟ + ದೇವ] 

ಕೀಖ್ಲಾ ನೇಶ್ವರ (ನಾ). » ಕೆಟ್ಲಾನದೇವ: ಕಿಟ್ಲಾನೇಶ್ವರದಾ 
ದೇವರ ಪರಿವರಿಯ ಭಂತಮುಂ 'ಕವಿಲೆಯ ಪಾಲುಮೆಟ್ಟುಂ 
(ಎಕ. ೪೫, ಕೊಪ್ಪ. ೩೭-೨; 675). [ಕಿಟ + ಈಶ್ವರ) 

10] ಕಲ್ಲು, ಕಿರ್ಗು (ಕ್ರಿ). ಕೆಳಮಟ್ಟದಲ್ಲಿರು ; ತಗ್ಗಿನಲ್ಲಿರು; ಕುಳ್ಳಾಗು; 

ಕುಗ್ಗು: “ಕಿಬ್ಸಿದನೆಂದು ಗುಜ್ಜಂ? (ಶಮದ. ಪರಿ. ೧). ಕರ್ಗು: 

ಸಿಂಹಾಸನದಿಕ್ಕೆಲದೊಳಂ ಕಿರ್ಗಿದುವಾಗಿರ್ದ ಮಣಿಮಯ ಭದ್ರಾಸನ 

ದೊಳ್‌' ( ಶಾಂಕಿಪು. ೧೦-೨೯ ವ); ಭದ್ರಾಸನಯುಗಂಗಳಿನಿತಾನುಂ ಕಿರ್ಗಿದ 

ವಾಗಿ ಸಮೆದು ಶೋಭಾಸ್ಪದಮಾದವು (ಮಹಾನೇ. ೮-೧೦೬); ನುರ್ಗಿದು 

ದೆನೆ ತರ್ಗಿದುದೆನೆ ಕರ್ಗಿದುಡೆನೆ ಜರ್ಗುವಿಟ್ಟುದೆನೆ ಪೆರ್ಗತ್ತಾವೊರ್ಗದ 

ರ್ಪೆರ್ಗಳವೆನೆ. ,., ಸರೇಫ ಪದಂಗಳ್‌.(ಶಮದ. ೩೮). (1) 


೪-೧೦೨), 


90 


55 


ಶಿಟ್ಲುಂಕೆ 


ಕಿಟ್ಲುಂಶೆ, ಕೀಳ್ಗುಂಟ್ರಿ ಕೀಟ್ಲುಂಟಿ, ಕೀಟಕ್ಲೊಂಟಿ (ನಾ). 
೧. ಕೆಳಗಿನಕುಳಿ, ಕುಣಿ. ೨. ಒಂದು ಬಗೆಯ ವೀರ ಆತ್ಮಹತ್ಯೆ, 
ಬಲಿದಾನ. ಔ ಒಡೆಯನು ತೀರಿಕೊಂಡಾಗ ಆತನ ಆಶ್ರಿತನು 
ತನ್ನ ಯಜಮಾನನ ಹೆಣದ ಕೆಳಗೆ ತನ್ನನ್ನು ಹೊಳಿಸಿಕೊಳ್ಳುವಿಕೆ: 
ಪೆರ್ಮಾನಡಿಗಳ್‌ ಮನೆಮಗತ್ತಿನ ಅಗರಯ್ಯಂ ನೀತಿಮಾರ್ಗ್ಗಪೆಮ್ಮನಡಿಗೆ] 5 
ಕಿಟ್ಲುಹ್ಲೆಯಾದಂ (ಎಕ. 111, ತಿರುಮ. ೯೧-೫; 921); ಆತನ ಬೆಳವಡಿಚ ; 
ಅಲ್ಲಗಂ ಕಿಮ್ಲುಣ್ನೆಯಾಗಿ (ಎಕ. ೩1, ದಾವಣ. ೧೧೯-೬; 930). 
ಕೀಳ್ಗುಂಟ: ಈ ಪದ್ಮತಿಗೆ "ಕೀಳ್ಗುಂಟಿ' ಎಂಬ ಹೆಸರು ಇತ್ತು. ಇದು 
ಒಂದು ವಿಶಿಷ್ಟವಾದ ವೀರ ಆತ್ಮಹತ್ಮಸದ್ಧತಿ (ಪ್ರವಾಇ. 1, ೩೧೨); 
ಸಾವಿರಾರು ಮಾಸ್ತಿಗಲ್ಲುಗಳೂ, ಕೀಳ್ನುಂಟೆ, ಗರುಡ ಎಂಬ ವೀರ ಪದ್ಧತಿ 10} 


ಗಳೂ ... ಸಾಕ್ಷಿಗಳಾಗಿವೆ. (ನಂಜುಂಡ, ೧೪೮). ಕೀಲ್ಗುಂಟಿ : | 
ಆರಸನಂ ಜಾಮಿಸಿ ' ನುರಿವುಕ್ತಿಟ್ಲುದಂ ಕಣ್ಣು ಕೀಟಯ್ಲಿಣೈಯಾಗಲ್‌ | 
(ಸೌಇಇ. 2-1೧೧-೧೯ ; 998).. ಕೀಖಕ್ಲೊಂಟಿ 2 ಮಯ್ದನ್ಮು 


ಕೀಟಕ್ಸೊಣ್ಟೆ ಯಾಗಿ ಸತ್ತೊಡೆ ,,. ಕೊಟ್ಟುದು ಕಲ್ಲಾಡು (ಸೌಇಇ. 
1-1, ೪೦-೯ ; 998). (ನಟ್‌, + ಕುಂಕೆ (ಆ ಕುಂಟ್ಕಿ)] 
ಕಿಟಕ್ಕಿವೆಸ (ನಾ). ಕೈಕೆಳಗಿನವರು ಮಾಡುವ ಕೆಲಸ; ಊಳಿಗದ 
ಕೆಲಸ: ಪೂಸುವ ಬೀಸುವ ಮಡಿಯಂ ಪಾಸುವ ನೀರ್ಗುಡಿಯಲೆಜಕವ 
ಕಿಟಸ್ಸ್ಮಿವೆಸದೊಳ್‌ ವಾಸಂತಂ ವಿಟರ್ಗಾದುದು , . . ಆಬಲೆಯರೊಳ್‌ 
[ತಿಲಕ + ಕೈ (ಲ ಕೆಯ) *. ಬೆಸ್ಮ) 


18 


(ಸೂಕ್ತಿ ಸರಿ. ೧೦-೧೪೦). 
ಕಿಟ್ಟು "ಕಿಚ್ಚು' ನೋ. 
ಕಿಬ್ರ "ಕೀಟ್ಮ್‌' ಪರಾ. 
ಕಿಟ್ರಿಬಾಳೆಆಕಿತ್ತಿ (ನಾ). ಒಂದು ದೇವತೆಯ ಹೆಸರು(?): 

ಚತುಸ್ಸೀಮೆಯಾನೊಳಗಾಗೆ ಒಡೆಯ ದೊಡ್ಡ ನಾಡಿಯ ಕಿಲ ಬಾಳೆಜಕೆತ್ತಿ 

ಭಟಾರಿಗೆ ಬಲ್ಯುಪಹಾರಕ್ಕೆ ದೇವಭೋಗಮಾಗೆ ಕೊಟ್ಟದು 

(ಎಕ, Ix (3), ಗು ೧೫-೫೧ ; 826). [?) 
ಕಿಲ್ಲಲೆ, ಕಿತ್ತಲೈ, ಕೀಳುದಲೆ, ಕೆಳಂದಲೆ(ನಾ). ಕೆಳಕ್ಕೆ ತಟ 

ಕುಗ್ಗಿದ ತಲೆ; ಸೋಲು: ತುಜುಪಟ್ಟಯೆಲ್ಲಂ ಕಿಚ್ತಲೆಯುಂ ಕಿಂ 

ದಲೆಯುಂ ಕಲ್ಲಿ ಯು ೦ ಕನಿಯುಮಾದಪುದಿದೇನೆಂದು ಸಂಭ್ರಮಿಸಿ 

(ಲೀಲಾವ. ೫-೧೩೪). *ತ್ತಲೈ: ಕತ್ತಲೆ ಕಿಕ್ತಲೆಯಾಗೆ ಚಂದ್ರೆಮಂ 

ಕಂದೆ ಉಳೂಕ ಸೇನೆ ನೆಜ ಕಣ್ಣಿಡಲೇಆ್‌ದ ಪೂರ್ವಶೈಲಮಂ ಬಂದರ |30 

ವಿಂದ ಬಂಧು (ಪುಣ್ಯಾಸ್ರ. ೯-೧೫). ಕೀಳುದಲೆ. "ಕೀಳುದಲೆಗೊಳ್‌? 
ಪರಾ. ಕೆಳೆಂದಲೆ: ಕೆಳಂದಲೆಯಾಗಿಕೆ ಪೊರ್ದುವಾನೆಗಳ್‌ 

(ವರ್ಧಪು. ೮-೫೨). 

ಕಿತ್ತಲೆಕೆಡದಲೆ - ಅಸ್ತವ್ಯಸ್ತ ; ಎಕ್ಕಸಕ್ಕ ; ಚೆಲ್ಲಾಪಿಲ್ಲಿ: ಮಹಾ 
ರಾಜಂ ಕಂಡು ಚೋದ್ಮಂಬಟ್ಟು ಕಿಶ್ತಲೆಕೆಡದಲೆಯಂ ಮಾಡಿಯುಗಳ |35 
ಲ್ವೇಳ್ಹು ನಿರೂವಿಸಲ್‌ (ಪುಣ್ಯಾಸ್ರ. ೨-೬೪ ವ). ಕಿಟ್ಟ ಲೆಕಿಲಂದಲೆಯಾಗು, 
ಕಿಬ್ರಲೆಕೀಟಂದಲೆಯಾಗು - ಅಸ್ಯವ್ಯಸ್ತವಾಗು; ಚೆಲ್ಲಾಪಿಲ್ಲಿ 
ಯಾಗು: ಪುರಮಂ ನೆರೆ ಮುತ್ತಿ ಮಹೇಂದ್ರನಿರ್ದೊಡಂತೋಡಲೊಡರ್ಚೆ 
ಕಿಚ್ತಿಲೆಕಿಟಂದಲೆಯಾದಪುದೀ ಜಗಜ್ಜನಂ (ಚಂದ್ರಪು, ೫-೧೦೩); ಇರ 

ದೋಡಿ ಬರುತ್ತಮಿರ್ದುದಾಕುಳ ಭಯದಿಂದೆ ಕಿಲ್ಲಲೆಕಿಬಂದಲೆಯಾಗಿ | 40 

ತದೀಯ ಭೂಜನಂ (ಕುಸುಮಾ. ೧೧-೨); ಪುಯ್ಕಲಗಾವಳಿ ಕೆಯ್ಯ 

ನಿಟ್ಟುದೀ ತೊಲಸಿದ ಪಾಂಗೆ ಕಿಟ್ಲಲೆಕಿಬಂದಲೆಯಾದುದು ಕೂಡೆಸಟ್ಟಣಂ 

(ಅನಂಪು.೧೧-೭೩); ಬೆಟ್ಟುಗಳ ಮೂಲಶಿಳಾತಳ ಸಂಧಿಬಿಟ್ಟುವಾಕುಳತೆಯ 

ನಾಳ್ತು ಕಿಟ್ಟ ಲೆಕಿಬಂದಲೆಯಾದುದು ತರ್ಗಿದಿಗ್ಗಜಂ (ಪುಷ್ಪಪು. ೫-೩೬); 

ಅಂತು ಘಾತಿಚತುಪ್ಟಯಮೆಂಬ ಕಲ್ಲಲೆಕಿಟಲೆ ಕೀಟಂದಲೆಯಾಗಿ |«5 

ಸಿರವಕೀಷಂ ಪಡೆಯಲೊಡಂ (ಅನಂಪು. ೯-೧೧೪ ವ). [ಕೀಟ್ಸ್‌ * ಕಲೆ] 


20 


23 


೧೮೫೩ 


ಕಟ ಡಿಸು 


8 


ಕಿಟ್ಟು ಊರ್‌ (ನಾ). ಒಂದು ಊರಿನ ಹೆಸರು: ಕಟ್ಲುಊರಲ್‌ 
ವಿಣ್ಮ್ಣರ್ಲಿ ಕೊಟ್ಟೊ ಪೆರಿಯಡಿಗಳ್‌ ಕಿಜುಕುಡಲೂರಮ್‌ ಕೆಜಿಯ ಕೆಟಗು 
(ಮೈಆರಿ. ೧೯೧೮, ೧೧-೧೯; 5ನೆಯ ಶತ). [ಕಿಟ್ಟು * ಊರ್‌] 

ಕಿಟ್ಲುಡಿ, ಕೀಳುನುಡಿ (ನಾ). ಕೀಳುಮಾತು; ಕ್ಷುದ್ರವಾದ ಮಾತು; 
ಹೀನವಾದ ನುಡಿ: ಏಟು ಭವದ ಕೇಡಡಸುವ ಕಿಟ್ಲುಡಿಯಂ ನುಡಿದಳ್‌ 
(ಯಶೋಡ. ೩-೧೨). ಕೀಳುನುಡಿ: ಪೌರಜನ ಜಾಳಿಸುವ ಕಂಬನಿ 
ಗಳಲಿ ಬಿಜುನಾಲಿಗೆಯ ಬೈಗುಳಲಿ ಮುನಿಯನು ಕೀಳು ನುಡಿಯಲಿ 
ಜಜಕೆವುತಿರ್ದುದು (ತೊರರಾ, ೧-೯-೪೩). [ಕಿಲ್ಮ್‌ 4 ನುಡ್ಡಿ) 

ಕಿಲ್ನಿಲ, ಕಿನ್ನೆಲ, ಕಿಳ್ನೆಲ (ನಾ). ೧. ತಗ್ಗಾದ ನೆಲ: ನೀಕೆಜೆ 
ತೋರ್ದೆಡೆಯೊಳುಂಟು ಪಾಲಕ್ಷಿಲಂ ಕಿಬಕ್ಸಿಲಂ ಲೋಗರೆಂತುಂ ಬನಮಂ 

೨. ಕೆಳೆಗಿನ ಲೋಕ; ಅಧೋ 
ಲೋಕ ; ಪಾತಾಳ: ಮೃತ್ಯುವುಂ ಆ ಕಾಳರಾತ್ರಿಯಂ ಪಿಡಿಗೆ ಕಿಕ್ಲಿಲ 
ದೊಳ್‌ ಎಂದುಂ (ಅಶ್ವತ್ಥಾ. ೫೨೫); ಆಣ್ಣನನ್‌' ಮಣ್‌ಮಾಡಿ 
ಕಿಲಕ್ನಿಲದೆ ಕಟ್‌ದೆರೊಳ್‌ ಪುಗಿಸಿ ಮನ್ನಿಸಿದನೆಂಬರ್‌ (ಅಂತಿಗೊ, ೨೦), 
ಕಿಟಕ್ಸಿಲಕೆ ನೂಂಕಲಿರ್ದ ಬಿಜುಪೊಯ್ಲಿನಿಂದಾಳ್‌: ಕುಡಿಯನಂಟಂ೬ಿದೆನ್‌ 
(ಬದ್ದಪ್ರ. ೧೪-೨೭೮). ೫ ನ್ಮೆ ಲ: ೧. ಕಿನ್ನೀರ್‌, ಕಿನ್ನೆಲಂ 
(ಶಮದ. ೧೭೬ ಪ್ರಯೋ.) ; ಎಲರೆತ್ತಿ ಸುರಿದು ನೀರ್ಕಿನ್ನೆಲದಂತಿರೆ ಪರೆದು 
ಪುದಿಯೆ (ಲೀಲಾವ. ೫-೩೧) ; ಅರುಣೋದಯಕಮವಿರಳಮಾಗಿ ಕರಂ 
ಪರಕಲಿಸಿದ ಕಿನ್ನೆಲದೊಳಗೇಜತಂದುರುಳ್ಳ ಸಮಸ್ತಮಹಾರಥ ತುರಗ 
ಪದಾತಿ ಮತಂಗಮದ (ಜಯಕಾ. ೭-೨೧). ೨. ಕಿನ್ನೆಲದ ನಾಗರೇಂ 
ಕೊಂಡೊಯ್ದು ಕಟ್ಟದರೋ (ರಾಮಾಶ್ವ. ೧೨೧-೯) ; ಜನ್ನಗುದುರೆಯ 
ನಂದು ಕಿನ್ನೆಲಕೆ ಕಪಿಲನುಯ್ಯಲದನರಸುತ (ಶಿೀರಾಪ. ೪-೩). 
ಕಿಳ್ನೆಲ: ೧. *ಕಿನ್ನಲ್‌ ಕಿಳ್ನೆಲದಲಿ” (ಕರ್ಣಾನಿ. ೬). ೨. ತನಿಯ 
ನೆರೆ ಕಿಳ್ನೆಲದ ಬೀಡಿಂಗೆ ನೀನು (ಪಾರಸಿ. ೨೩-೫೩೧). 

[ಕ್‌ + ನೆಲ] 

ಕಿಲಕ್ಸಿಲೆ, ಕೀಟಕ್ಕಿಲೆ (ನಾ). ೧. 'ಕೆಳಗಿನ ಪ್ರದೇಶ: ಆ ವಿಮಳಾಪುರೀ 
ವಿಫುಳಗೋಪುರರಾಜಿಯ (ರತ್ನರಾಜಿ) ಶೋಭಾವಹ ಭೂಮಿಕಾವ್ರಜದ 
ಕಿಬ್ನಿಲೆಯೊಪ್ಪು ವ ಮತ್ತವಾರಣವ್ಕಾ ವೃತ ಘಂಟಕಾವಳಿಯ ನಾದಮನು 
ದೈವಿಸುತ್ತೆ (ಕುಸುಮಾ. ೨-೮೩). ೨. ಕೆಳಮಟ್ಟ; ಅಡಿಮಟ್ಟ : ನೆಲ 
ಮಾಡದ ಪೊ ಸದೆ ಸಿಯ ನೆಲೆಮಾಡದ ಸುರವಿಮಾನಮೆಯ್ದಲಣಂ 
ಕಟಕ್ಲಿಲೆ [ಪಾಳಾಂ. ಕೀಳ್ಲಿಲ] ಯಾದುವಿವಟ ತೆಆದಿಂ ನೆಲೆಯಾದುನೆ 
ಸಕಲಜನದ ಕಣ್ಮಂ ಮನಕಂ (ಮಲ್ಲಿಪು. ೨-೭೮). ಕೀಲಕ್ಸಿಲೆ: ತೊಳ 
ಗುವ ತೋರ ಕಣ್ಮಲರ್ಗಳ್‌'. . . ಲಸತೃಟೀತಟಿಂ ತಿಳಿವೊಡಿದಲ್ಲೆ 
ಸತ್ತುರುಷ ಲಕ್ಷಣಮೆಂಬ ಕವಿಪ್ರಸಿದ್ಧಿ ಕೀಟಕ್ಕಿಲೆಯಿನಿಸಿತ್ತೆನುತ್ತಬಲೆ 
'ಚುಂಬಿಸಿದಳ್‌ ನಿಜಮೂರ್ತಿಚಿತ್ರಮಂ (ದಶಕು. ೧೦-೫೩). 

[ಕ್‌ + ನೆಲೆ) 

ಕಿಬ್ಬಡಿಯಲ (ನಾ). ದ್ವಾರಪಾಲಕರಲ್ಲಿ ಕನಿಷ್ಠನಾದವನು; ಕೆಳ 
ದರ್ಜೆಯ ಪ್ರತೀಹಾರಿ: ಆಜಃಪೆ ಮೊದಲನರ್ಗೆ ಕಿಟ್ಟಡಿಯಲ 
ರವರಧಿಪಂಗೆ ಬಿನ್ನಪಂಗೆಯ್ವುದುಂ (ಶಾಂತಿವು. ೧೦-೧೬೮). 

(ಕ್‌, + ಪಡಿಯಜ)] 

ಕಿಬ್ಬಿಡಿಸು, ಕಿಳ್ಳಡಿಸು, ಕೀಳ್ಬಡಿಸು, ಕೀರ್ರಡಿಸು, ಕೀಟ್ಬಿಡಿಸು, 
ಕೀಬ್ವಿಡಿಸು (ಕ್ರಿ). ಕೀಳೆನಿಸು; ತುಚ್ಛಗೊಳಿಸು; ಸೋಲಿಸು ; 
ಮಾರು: ಯುಗಾವಸಾನ ಮಹಾಂಬೋಧಿವೇಲಾ ಕಲ್ಲೋಲವಿಲಾಸ 
ಸಮುಲ್ಲಾಸಪ್ರಶಿಭಾಸಮುಮಂ ಕಿಟ್ಟಿಡಿಸಿದ"' ವಿದ್ಯಾಧರರಾಜನ ಸಭಾ 
ಮಂಡಳಂ (ಶಾಂತಿಪ. ೩-೬೬). ಕಿಳ್ಚಡಿಸು: ಸಂದಣಿಸಿದೆ ವೃಕ್ಷ 
ಮೆಯ್ಸುಂಟಓನಿಂದ ಶ್ರೀಗಂಧವ ಕಿಳ್ಬಡಿಸಿದುವು: (ಮೊ ಹ ತ. ೪-೫೭). 


ಕಂಡರಲ್ತು (ಅದ್ಭುತ. ೪೦-೨೨). 


ಕಬ್ರಡು 


ಕೀಳ್ಬಡಿಸು: ಚೀಟದಲಿ ಬೀಳ್ಮಾಡಿ . ಕಲೆಗಳ ಕೂಟಿದಲಿ ಕೀಳ್ಬಡಿಸಿ] | 
ಸರ್ವಸ್ವವನು ನೆಜಕಿ ಕವರಿ (ತೂರರಾ. ೧-೫-೪೨); ಆಯತದೊಳಿಂದ್ರಾರ್ಕ| | 
ಹರಸಖಾಶ್ಚಂಗಳಂ ಕೀಳ್ಪಡಿಸುತ . , . ಬಂದತ್ತು ತುರಗಬಲಂ | 
(ಚೆಬಪು. ೪೭-೩೫). ಶೀಳ್ವಡಿಸು; ಬಂದತ್ತು ನಳಿನಸಖ ಸುರಪರ ರಥ | 
ಗಳಂ ಕೀಳ್ವಡಿಸಿ ರಥಸೈನ್ಮ ೦ (ಚೆಬಪು. ೪೭-೩೬). ಶೇಬ್ಬಿಡಿಸು: 5. 
ಪಾರಸಿಕನಂ ಪಲಿದು ಪಾರಿಯಾತ್ರನನುಟಕಿದು ಹೂಣನಂ ಕೀಟ್ಬಡಿಸಿ 
(ಜಗವಿ. ೧೭-೧೧೮೪); ಶ್ರೀಯಂ ಮದೀಯಂ ಬ್ರಿಯಾಬ್ದಿನಿಯ ತೊಟ್ಟುಟ್‌ 
ಮಾಡಿ ಕೀಟ್ಟಿಡಿಸಿದಂ ತಾನೆಂದು ಕಾಯ್ದಂತೆ (ಅನೇಪು. ೭-೫೬) ; 
ಮಡದಿಯ ಸೆಳೆನಡು ತನ್ನಯ ಬಡತನದಿಂ ಹರಿಯ ಮಧ್ಯಮಂ ನಯದಿಂ 
ಕೀಟ್ಛಡಿಸುತ್ತಿರ್ಪದು (ದಶಕು. ೬-೩೭); ಸೊರ್ಕಾಳ್ಗಳ ಬಂಬ 
ಲ್ಬೊಬ್ಬೆಯಂ ಕೀಟ್ಪಡಿಸಿ ಢಮಢಮಧ್ವಾನಂ (ಚಿಕವಿ. ೬-೨೬೨). 
ಕೀಟ್ವಡಿಸು: ಚಿಕದೇವರಾಯನಡಿಯಂ ಸಾರ್ದ ದೊಕೆಗಳ್ಮುಂತಾಂತಮ್ಮ 
ಪಗೆಗಳಂ ಕೀಟ್ವಡಿಸಿರ್ದಂತೆ (ಅಪ್ರತಿ. ೧೨೦-೩). [ಕಿಟ್ಟಡು + -ಇಸ್ಕು] | | 

*ಿಬ್ಬಿಡು, ಕೀಳ್ಬಡು, ಕೀಟ್ಪಡು, ಕೀಟ್ವಿಡು (ಕ್ರಿ). ಕೆಳಗಾಗು; 
ಹೀನವಾಗು ; ತಿರಸ್ಕು ತವಾಗು; ಸೋಲು; ನೈಚ್ಯಭಾವವನ್ನು 
ತಳೆ: ಈ ಭೂಮಿಗೆ ಮಿಗಿಲಾದೆನ್ನೀ ಭೋಗಮೆ ಭೋಗಮೆಳೆಗೆ ಕಿಟ್ಟಟ್ಟಿ 
ಫಣೇಂದ್ರಾಭೋಗಂ ಭೋಗಮೆ (ಶಾಂತಿಪು, ೨-೧೨) ; ವರನಾಗಕನ್ನೆ 
ಯರ್‌ ... ಕಟ್ಟಿಟ್ಟು ಪೋಗಿ ಪೊಳ್ಳರ್‌ ನೆಲನಂ (ನೇಮಿಪು. ೩-೧೭೭). 
ಕೀಳ್ಬಿಡು: ಸಿಂಹದ ಮುಪ್ಪೂ ಈ ಗಾಂಗೇಯರ ಮುಪ್ಪೂ 
ಸಾಮಾನ್ಯನೆ? ವನಮಾತಂಗಗಳಿಂದಲೂ ವೈರಿಚತುರಂಗಬಲಗಳಿಂದಲೂ 
ಕೀಳ್ಬಡುವುದೆ? (ಭಾ ಮಣಿ. ೧೬). *ೀಬ್ಬಿಡು; ಮಾರ್ಕೊಂಡು 
ನೀವಿನ್ನು ಕೀಟ್ಬಿಟ್ಟು ನುಡಿಯೆ ಕಾದಂಬರೀಡೇವಿ ಖೇದಿಸುವಳ್‌ 
(ಕಾದಂಉ. ೧೫೭) ; ಒಂದುಟ್‌ದುದಿಲ್ಲಿನೆ ಕೊಟ್ಟನಿಳಾಧಿನಾಥಂ . . . 
ಸಲೆ ಕೀಟ್ಬಡೆ ಕಲ್ಪಭೂರುಹಂ (ಚಂದ್ರಪು. ೩-೧೦೩). *ೇಬ್ವಡು : 
ಇವನಂಶುಮಾಲೆ ಕೀಟ್ವಡೆ ಬಲುಗೈಯ ಬಾಳ ಪೊಳೆಪಿಂ (ಪಂರಾಮಾ. 

[ಕಿಟ್ಟ + ಪಡು] 

ಕಿಬ್ಬಿರೆ (ನಾ). ಕೆಳಗಿನ ಪದರ; ಕೆಳಗಿನ ಪೊರೆ: ಕಿಟ್ಟ [ಪಾಠಾಂ. 
ಕಿಚ್ಚರಿ]ರೆ ಬಿಂಬಿಸಲ್‌ (ಶಮದ. ೧೬೫ ಪ್ರಯೋ). 

[ಕಿಟ + ಪರ್ಕಿ (ಆ ಪೊರೈ)] 

ಕಿಯ್ಬೊಟ್ಟೆ, ಕಿಬ್ಬೊಟ್ಟಿ, ಕಿಳ್ಸೊಟ್ಟಿ, ಕೀಟ್ಸೊಟ್ಟಿ (ನಾ).- 30 | 
ಕಿಲ್ಬೊಡೆ : (8). *ೆಬ್ಬೊಟ್ಟೈ: ಇಲಿಹಿಕ್ಕೆಯನ್ನು ನೀರೊಳಗರೆದು | | 
ಕಿಬ್ಬೊಟ್ಟಿಗೆ ಪೂಸೆ ಮೂತ್ರ ಬಿಡುವುದು (ಎವೈಎ. ೬೫). ಕಳ್ಳೊಟ್ಟಿ: 
ಮರಿಯಮರ್ದಿರೆ ಕಿಳ್ಳೊ[ಪಾಠಾಂ. ಳ್ಳೊ]ಟ್ವಿಯೊಳ್‌, .. ನಾಳೀಜಂಘಂ 
ಕರಂ ಪಲ್ಲೆಆಕಿದು ನಡುಗಿ ಹಜಕ್ಕಿಂದು ಫಪುರ್ದಿಕ್ಕಿತಾಗಳ್‌ (ರಾಜಕೀ. 

ಕೀಬಸ್ತೊಟ್ಟೆ: *ಕೀಲಕ್ಪೂಡೆಯೆನೆ ಕೀಕ್ಟೊಟ್ಟಿಗೆ..... 
ಫೆಸರ್‌? (ಚತುನಿ. 11, ೫೬); ಒರ್ಕಯರ್‌, ಇರ್ಪ್ಪಾನಿ, ಕೀಲಸ್ಬೊಟ್ಟಿ 
(ಶಬ್ದಾನು. ೯೦ ಪ್ರಯೋ). [ಕ್‌ * ಪೊಟ್ಟಿ] 

ಕಿಲ್ಬೊಡೆ, ಕಿಳ್ಬೊಡೆ, ಕೀಳ್ಟೊಡೆ, ಕೀಲಸ್ಟೊಡೆ (ನಾ). ಕೆಳಹೊಟ್ಟಿ; 
ಹೊಕ್ಕುಳ.ಕೆಳಭಾಗ; ವಸ್ತಿ: ಕಿಆಳ್ಟೊಡೆ ಮೇಗಾಲ್‌' ವೆರಲುಂಗುಟಂ 
ಬರಿ... ಕೆಕ್ಕೆ ಕಾಲಡಿಯೆಂದಿಂತುವನುರ್ಚಿ ಪೋದುವಿಸೆ ತತ್ಸ್‌ಜನ್ಯ 
ಕಂದಾಂಕುರಂ (ಶಾಂತಿವು. ೪-೧೭); ಕಿಟಿಕಿ, ಕಿಲಕ್ರೊಡೆ, ಮೇಂಗೆಯ್‌ 
(ಭಾಷಾಭೂ. ೧೨೯ ಉದಾ); ಪದಿನಾಲ್ಕುಂ ಲೋಕಮಂ ಕಿಚಕ್ಪೊಡೆಯೊಳ್‌ 
ತಳೆದಾ ವಿಷ್ಣು (ಜಗವಿ. ೧-೪೫); ಕಿಲೊಡೆ ರಸಭಾವಮಿರ್ಪೆಡೆ 
ಮುಖಂ ಸುರತೋತ್ಸವ ಗೋಮಿನೀ ಮುಖಂ (ಶಮದ. ೬೭ ಪ್ರಯೋ). 
ಕಿಳ್ಸೊಡೆ; ನಡು ಹೊಂಗಿ ಕಿಳ್ಬೊಡೆಯಡೊಪ್ಪದಿಂ ಹಿಗ್ಗುತಿರೆ 
(ಬಸರ. ೧-೧೦೯); ಕಿಳ್ಳೊಡೆ ತ್ರಿವಳಿಗಳಂ ಬೀಳ್ಕೊಡೆ (ಬಸರ. ೧೦-೯೭) 


15 


20 


25 


೯-೭೪). 


೯-೨೯). 


35 


40 | 


45 


೧೮೫೪ 


ಕಿಲ್ಬಸಿಲ್‌ 


ಕೀಳ್ಪೊಡೆ: ಪದಿನಾಲ್ಕು ಲೋಕಮಂ ಕೀಳ್ಪೊಡೆಯೊಳಾಂತ ಕೋವಿದೆ 
(ಸೌಂದಫು. ೧೪-೩೫) ; ತನ್ನ ಕೀಳ್ಪೊಡೆಯಲ್ಲಿ ಬೈತಿಟ್ಟು ,.* ಮರೆಯಿ 
ಸುತ್ತಲಿರುವುದು (ಜ್ಯೋತಿರ್ವಿ. ೭೯). ಕೇಲಿಸ್ಟೊಡೆ: “ಕೀಅಕ್ಬೂಡೆಯೆನೆ 
ಕೀಖ್ಟೊಟ್ಟಿಗೆ. » ಎಪೆಸರ್‌ (ಚತುನಿ. 11, ೨೫೬). [ಕೀಖ್‌, + ಪೊಡೆ) 
*ಿಬ್ಬಗೆ (ನಾ). ಕೀಳು ಬಗೆ; ಕೆಟ್ಟಮನಸ್ಸು ; ಹೀನವಾದ ಮನೆ: 
ಇಂತು ಕೆಯ್ದೋಡಿಸುತ ಬಲ್ಬಗೆಯಿಂ ಬೇಡಿಕೊಳ್ವ ಮುನಿಯ ಕಿಬ್ಬಗೆಗೆ 
ನಕ್ಕು (ಅದ್ಭುತ. ೧೦-೧). [ಕಮ್ಮ + ಬಗ್ಗೆ) 
ಕಿಬ್ಬಿಯಲ್‌, ಕಿಬ್ಬಯಲ್‌, ಕೀಳ್ಬ್ಚಯಲು (ನಾ). ಕೆಳಗಿನ ಬಯಲು; 
ಕೆಳಗಿನ ಗದ್ದೆ ಬಯಲು: ದಾಸನೂರ ಕೆಜಕಿಯ ಕಿಟ್ಟಯಲ ಸ್ವಲ್ಪನ್ನದೀ 
ಜಲಾಶಯಃ (ಮೈಆರಿ. ೧೯೨೫, ೧೦೫-೪೯ ; 64). ಕಿಬ್ಬಯಲ್‌ : 
ಹೊನ್ನುಡಿಕೆ ದೇವಿಗೆ ಗದ್ದೆ ಕಿಬ್ಬಯಲ ಮರುವಿನ ಇಂನೆಸಆ ನಟ್ಟಕಲ್ಲಿಂದ 
(ಎಳ. xn, ತಿಪಟೂ ೪೨-೪೧; 1229). ಕೀಳ್ಬಯಲು : ಬಿಂಬ 
ಸೆಟ್ಟಿಯ ಕೆಯ ಕೋಡಿಯ ಕೀಳ್ಬಯಲು (ಎಕ. 11, ೩೪೫-೬೧;1159). 
[ಕ್‌ 4 ಬಯಲ್‌) 
ಶಿಬ್ಬರಿ, ಕಿಬ್ಬದಿ, ಕಬ್ಬರಿ, ಕಿರ್ಬರಿ, ಕಿಳ್ಬರಿ (ನಾ). ೧. ದೇಹದ ಪಕ್ಕೆ; 
ಅಳ್ಳಿ. ೨. ಬೆಟ್ಟಿದ ಪಕ್ಕ: ಕಿಟ್ಟರಿಗಳೊಳ್‌' ಬೆಳೆದಸುಗೆಯ 
ಬನಮನಿರ್ಕೆಮಾಡಿ (ಕಬ್ಬಿಕಾ. ೫೪); ಅಂಜನಗಿರಿಯೆಡೆಯ ಕಿಟ್ಟರಿಯ 
ಪಲುವೊರ್‌ ಸರವಿವೋಪುದುಂ (ರಾಮಾ ಶ್ವ. ೭೬-೨೩). ಇಬ್ಬದಿ: 
೧. ಕಿಬ್ಬದಿಯ ಕೀಲಿಸಿದ ಕಾಮನನಿಬ್ಬರದ ಕೂರಂಬಿನಲಿ ತನುನಿಬ್ಬರಿವ 
ವೊಲು (ಪ್ರಭುಲೀ. ೫-೨೧) ; ಒದೆವುತ್ತಡಸಿ ಕಿಬ್ಬದಿಗಳನು ತಿನಿವುತ 
ಹಿಡಿದು. .. ತಂದರು ರಾಯನೋಲಗಳಕೆ (ಕೌಶಿರಾ. ೧೫-೬); 
ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುಜಃದಂತೆ (ಸರ್ವಜ್ಞ. 
೧೩೯೧). ೨. ಪರ್ವತದ ಕಿಬ್ಬದಿಯಲ್ಲಿ ವಾಸಮಾಡುವವರೆ ಮೇಲೆ ಶಿಖ 
ರವು ಜರಿದು ಬಿದ್ದರೆ (ಕಪಾಕುಂ. ೧೧). ಕಿಬ್ಬರಿ: ೧. ತೊಡೆ ಕಡಿವೋಗೆ 
A ಕಿಬ್ಬರಿಯಿಬ್ಬಗಿಯಾಗೆ (ಎಕ್ಕ 2%, ಬೇಲೂರು. ೩೬೧-೨ ; 1200); 
ಜಾಯಿಲನ ಕಿಬ್ಬರಿಗೊಜಕಿವ ಹಂದಿ (ಸೋಮ ಚ. ೩-೭); ರಿಪ್ರಭಟ 
ನುರವನುದರವನೆಡಬಲದ ಕಿಬ್ಬರಿಯನೆಚ್ಚನು (ಕುವ್ಕಾದ್ರೋ. ೬-೫೩) ; 
ಕೊರಳು ಕತ್ತರಿಸಿ ಕಿಬ್ಬರಿ ಪಜಿದು ಕರುಳುರ್ಚಿ (ಸಾಳ್ವಭಾ. ೧೬-೨೮). 
ಕಿರ್ಬರಿ: ೧. ಪೊಡೆನೆರ್ದೆ ಪೊಯ್ವ ಕಿರ್ಬರಿ ಸಿಡುಂಬಿನ ಮುಳ್ಗಳ 
ಗಾಯಮಂಗದೊಳ್‌ (ರಾಜಕೇ. ೫-೧೧೮). ಕಿಳ್ಬರಿ: ೧. ಶಿಶುಬಿಂಬಂ 
ತನ್ನಯ ಕಣಯಂ ಉರದಿಂ ಕಿಳ್ಬರಿಗೊತ್ತರಿಸಲ್ಯದು ಕರನೊಪ್ಪುವ 
ವೊಲ್‌ (ಜಯಕಾ. ೫-೧೦). [ಕಿಯಾ + ಬರ್ಮಿ] 
ಕಿಲ್ಬಸಿಲಸ್‌, ಕಿಬ್ಬಸಿರು, ಕೆಬ್ಬಸಿಆ್‌, ಸೆಬ್ಬಸಿಜು, ಸಿಬ್ಬಸುರ್‌, 
ಕಿಬ್ಬಸುಖ್‌, ಕೆಬ್ಬಸುಲು, ಕಿರ್ಬಸಿರ್‌ (ನಾ). ಕೆಳಹೊಟ್ಟಿ : 
ಗಂಟಲನೊತ್ತಿ ಕಿಟ್ಟ [ನಾಕಾಂ. ರ್ಬ]ಸಿರ್ತಿದಿಯವೊಲಾಗೆ . .. ಜವಂಗೆ 
ಬಿರ್ದನಿಕ್ಕಿದಂ (ಮಲ್ಲಿಪು. ೧೦-೭೩). ಕಿಬ್ಬಸಿರು : ಸಿರೆಗಿಲ್ಲದ ತೋಳು 
ಮುಸುಕಿಲ್ಲದ ಎದೆ ಮರೆಯಿಲ್ಲದ ಕಿಬ್ಬಸಿರು.,. ಕಂಡು ಜಿಗುಪ್ಸೆಗೊಂಡ 
(ನಿರಾಭ. ೨೦ ಮುನ್ನುಡಿ). ಕಿಬ್ಬಸಿಯ್‌ : ಕರಂ ಬಟಲ್ಲು ಕಂಪನಮೆಡೆ 
ಗೊಂಡು ಕಿಬ್ಬಸಿಜ ನೀಳ್ದ ನವಿರ್ಗೊನೆಯಿಂದೆ:. .. ಮೃಗಪ್ರಕರೆ 
ಮಿರ್ದುದು (ಕುಸುಮಾ, ೬-೩೮). ಕಿಬ್ಬಸಿಜು : *ಕಿಬ್ಬಸಿಜು ವಸ್ತಿ ? 
(ವಸ್ತುಕೋ. ೬೮-೧೬) ; ಆ ನಗರದ ಕಬ್ಬ ಸಿನ ಕದದ ನೆಗಹೆಂಟು 
ಗಾವುದ (ಭರಚ. ೨೯-೫೭). ಕಿಬ್ಬಸುರ್‌ : ಈ ಬೇರಂ ಆಕ್ಕಿಗಚ್ಚಿನಲ್ಲಿ 
ತೇದು ಕಿಬ್ಬಸುರಂ ಪೂಸಲು ಮೂತ್ರ ಸುಲಭವಾಗಿ ಬಿಡುವುದು 
(ನಿವೈವಿ. ೩). ಕಿಬ್ಬಸುಲ್‌ : ಕೋಡಗಂಗಳು... ಕಿಬ್ಬಸುಜ ಬದಿಗಳ 
ತೀಡುತಲೆ (ಕಾಶಿರಾ. ೯-೪). ಕಿಬ್ಬಸುಉಯಿ : *ನಾಭೇರಧಃ, ವಸ್ತಿ$- 
ನಾಭೀ ಕೆಳಗಣ ಕಿಬ್ಬಸುಜು, ವಸ್ತಿ ಎನಿಸುಗು? (ನಾಚಿರಾ. ೧೨೧) ; 


ಕಲ್ಮಿ ೧೮೫೫ ಕೀಚಕ 


ಮಸೆಯ ಮೈಗಳೊಳೊರೆವುತಿರ್ದುವು. ಬಿಸಿರಕುತ ಮೊನೆಗುತ್ತುಗಳ್‌ | |*ಬಕ್ಕಿಐಕೆ (ನಾ). ಕೀಳಾದ ಸೆರೆ: ಕಿಚಕ್ಸಿಜೆಯ ಪೆಣಗು ಪೋರಾಟಡೊಳ್‌ 


ಕಿಬ್ಬಸುಜಿನಲೆ ಜೋಲಿದವು ಕರುಳುಗಳು (ಕುವ್ಯಾದ್ರೋ. ೧೪-೯); ಕುತ್ತಿಜಿವ ಕಾಟಿಡೊಳ್‌ ಇಲ್ಲಿ ಈ ಆಜಕೆಯ ಮೇಲೆ ನಿನ್ನೊಡಲ್‌ 
ತೋಳ ಮೊದಲು ಕೊರಳು ಕಿಬ್ಬಸುಜು ಪೊಕ್ಳುಳು (ಚಂಸ್ರಸಾಂ. | ಸುರುಳ್ತುದನ್‌' ಕಾಣ್ಬಿನಯ್‌' (ಬದ್ಧಪ್ರ. ೯-೧೮೪). [ಕ್‌ + ಸೆಜಕ್ಕಿ] 
೯-೧೧). ಕಿರ್ಬಸೀಲ್‌ : ಕಿರ್ಬ([ಪಾಠಾಂ. ಬ್ಬಿ]ಸಿರ್ತಿದಿಯವೊಲಾಗೆ | ಶೀ, ಕನ್ನಿ (ಕ್ರಿ). ಕೀತ (ಭೂತಕೃ), ಕೀತ್ಯು (ಭೂತನ್ಯೂ). ಕೀವು 
(ಮಲ್ಲಿಪು. ೧೦-೭೩). [ಕಯ್‌ + ಬಸಿಜ್‌ 5| ಆಗು; ಕೀವು ತುಂಬು: *ಕೀ-ರಕ್ತಸಕ್ವೇ (ಕೀವು ತುಂಬು)” 
ಕಿಲ್ಮಣಿ (ಕ್ರಿ). ಕೆಳಕ್ಕೆ ಬಾಗು; ಕೆಳಮಟ್ಟದ್ದಾಗು:; ಹೀನವಾಗು : (ಶಮಧಾ) ; ಬಾಯದೆ ಕೀಯದ ಪೆಣನಲ್ತೆ ಕುಡದ ಕೊಳ್ಳದ ಕೃಪಣಂ 
ಮಣಿಕುಟ್ಟಿಮ ಭೂಮಿಗೆಕಿಬ್ಮಣಿಯದಿದೆನೆ ಪೋಲೆ ನಿಮಿ (ಲೀಲಾವ. ೧-೫೦); ಗಜಕಿ ಕಿ ಕೀತ ಬಾನಲಿ ತೆಜದಿಂ ಬೀಭತ್ಸಮ 
ಪಾಸಿದ ಕಾರೋ ಹಣದಿಂ ನೃಪೇಂದ್ರಭನನಾಂಗಣನೊಸ್ಪಿರ್ದುದು ಪ್ಪೊಡಲ್ಗೇ ಕೆಲರ್‌ ಬೇಸಜುತುಂ (ವರ್ಧಪ. ೧೧-೩೮); ತದ್ವಿಷಂ 
(ಶಾಂತಿಪು. ೧೦-೭೧). [ಕಿಲ್‌ + ಮಣಿ) ನೆಲಸಿರಲ್‌ ಫುಣ್ಮಾಗಿ ಕೀತಿರ್ದೇಡಂ ಬಾತುಂ ಬಾಧಿಸುತಿರ್ದೊಡಂ 
ಕಿಬ್ಮದ, ಕೀಳ್ಮದ, ಕೀಟ್ಮದ (ನಾ). ಕೆಳಗೆ ಸುರಿಯುವ ಮಡೋದಕ: |10|  (ಖಮದ. ೧೬-೧೦೧) ; ಆ ಗಾಯದೆಡೆ ಕೀತ ಹುಣ್ಣಲ್ಲಿ ಹುಳು ಮುಸುಜಕಿ 
ಕವಿವ ಕಿಟ್ಮದದೊಳ್ಳೊನಲೊಳ್‌ ಸುಯ್ಯಾಜದ ಪೆರ್ನೊರೆಯಿಂ ... ತಿನಲು (ವೀಕೈಪು. ೪-೧೯-೪೧), ಶೀತದಲಿ ಹಿಮ ಹೊಲ್ಲ ಕೀತಿರುವ 
ಅಜಂ ದಂ ಕಾಡಾನೆಗಳಾಡೆ ಪೋದುದಂ (ಕಾವ್ಯಾವ. ೬೨೬). ಕೀಳ್ಮದ; ವ್ರಣ ಹೊಲ್ಲ (ಸರ್ವಜ್ಞ. ೧೩೭೧). ವಿ: ಇಂತಪ್ಪ ತುರಿಯ ಹುಗುಳು 
ಹೊಳೆಯೆನಲೊಗೆದಕೀಳ್ಮದ ಮೇಲುಮದಗಳನೊಗೆದ ಪಿಂಗಳನೇತ್ರಯುಗೆ ಗಳೊಡೆಯೆ ಕಿವಿತು ಹೊರಟು (ವೀಕೈಪು. ೪-೨೫-೭). 
ನಡು ಬಂದುದೊಂದೆಡೆಗೆ (ಸಾಳ್ವಭಾ. ೬-೧೧). ಕೀಟ್ಮದ : ಭೋಂಕೆಂದು i [ದೇ. ॥ ತಮಿ. ಚೀ; ಮಲ. ಚೀಕ, ಚೀನ್ನು; ಕೊಡ. ಕೀಯ್‌ ; 
ಸುರಿವ ಕೀಟ್ಮದದ ಪೂರದಿಂ (ಅನಂಪು. ೨-೨೯ವ). [ಕಿಟ್‌ 4 ಮದ] 15 ತುಳು. ಕೀವು; ತೆಲು. ಚೀಕು, ಚಿವುಕು, ಚಿಮುಕು.; ಕೋಲಾ. ಸಿವೈ; 
ಕಿಬ್ಮಾಡು, ಕೀಳುಮಾಡು, ಕೀಳ್ಮಾಡು, ಕೀಲಕ್ಕಾಡು (ಕ್ರಿ). ಬ್ರಾಹೂಕಈ. ಕೀಸ್‌) 
೧. ಕೀಳಾಗುವಂತೆ ಮಾಡು; ಕೀಳೆನಿಸುವಂತೆ ಮಾಡು; ಕ (ನಾ). ಒಂದು ಅನುಕರಣ ಶಬ್ದ; (ಕೆಲವು) ಹಕ್ಕಿಗಳ ಹಾಗೂ 
ಹೀನಗೊಳಿಸು: *ಕಿ[ಪಾಠಾಂ. ಶೀ) ಯ್ನ್ಮಾಡಿದುದೆನೆ ಪಟ್‌ ದುದು” ಪ್ರಾಣಿಗಳ ಕೂಗು. 
(ಚತುನಿ. 11, ೨೨). ಶೀಳುಮಾಡು : ೧. ಕಾಲವಾವನನಾವ ಪರಿಯಲಿ ಕೀಕೀ ಎನ್ನು- ಕೇಕೀ ಎಂದು ಶಬ್ದಮಾಡು: ರಾತ್ರಿಯೆಲ್ಲಾ ಇಲಿ 
ಕೀಳುಮಾಡದು (ಕುವ್ಯಾವಿ. ೧-೨೦) ; ಕಾಲವಾತನ ಕೀಳುಮಾಡಿತು |20 ಗಳು ಕೀಕೀ ಎಂದು ಶಬ್ದಮಾಡಿ ನಿದ್ದೆ ಕೆಡಿಸಿದವು (ರೂಢಿ). 
(ನಳಚ, ೬-೧). ಕಿಳ್ಕಾಡು: ೧. ತದಪತ್ಮಂ ದೊರೆನೆತ್ತನಾ[ಥ್ಮ]ನ್ರಿಪರಂ (ಡೇ. ॥ ತಮಿ. ಕೀಕೀ; ತೆಲು. ಗೀಗೀ] 


ಕೀಳ್ಮಾಡಿ (ಕಣ. 11, ೨೩-೬ ; 1); ದೇವ, ನಿಮ್ಮನಾರಾಧಿಸಿದ ಮನುಜನ| | ಕೀಕ(ಗು). ಕಠಿನವಾದ; ದಟ್ಟವಾದ."ಕೀಕಾರಣ್ಯ' ಪರಾ.(ಆಕೀಕಸ] 
ಕೈ ಆರ ಕೈಯಂ ಕೀಳ್ಮಾಡದು (ಬಸರ ೬-೧೦೫). ಕೀಯ್ಕಾಡು:| | ಕೀಕಸ (ಗು). ೧. ಗಟ್ಟಿಯಾದ ; ಕಠಿಣವಾದ ; ಒತ್ತಾದೆ. (ನಾ). 


೧. ಸುಯೋಧನನೊಡ್ಡೋಲಗಮಿಂದ್ರನೋಲಗಮುಮಂ ಕೀಲ್ಕ್ಮಾಾಡಿ ೨. ಮೂಳೆ; ಎಲುವು: ಮಜ್ಜೆನೆಣವೀಡೇರ್ದ ಕೀಕಸಂ ಕರುಳು 
ಕಣ್ಗೊಪ್ಪುಗುಂ (ಪಂಪಭಾ. ೯-೨೯); ತನ್ನೆ ಪಾಡುವಿಂಚರದಿಂದೆಮ್ಮ |25 ಪಲಲಂ ತೊವಲು ನಾಡಿಗಳು ತೀವಿ. .. ರಣರಂಗವತಿ ಭಯಂಕರ 
ಪಾಟಮಂ ಕೀಟ್ಕಾಡಿದಳಿವಳೆ ೦ಬ ಮುಳಿಸಿಂ (ಕಾದಂಉ. ೩೩೪). ಮಾದುದು (ಮಲ್ಲಚ. ೯-೫೦). [ಸಂ.] 

೨, ಕೆಳಗೆ ಮಾಡು; ಕೆಳಗೆ ತೋರಿಸು: ಸರ್ವಪುರುಷಾರ್ಥಕ್ಕಂ| | ಕೇಕಸು (ನಾ). ಎ ಕೀಕಸ: *ಕೀಕಸುವಸ್ಥಿಯೆನಲೆಲುವಕ್ಕು? 
ನಿಧಿಸ್ಥಾನಮೀ ಪದಮೆಂಬಂತಿರೆ ಚಿಂಬೆರಲ್ಲುಡಿಗಳಂ ಕೀಯ್ಮಾಡಿ, , . (ಮಂಗರಾ. ೧೧೭-೪). [ಆ ಸಂ. ಕೀಕಸ] 


ಪದಾಬ್ಹಮಂ ತೋಣುವೈ (ವಸ್ತ್ರವಂ. ೧೨-೮೮) (ಕಿರ್ಜು 4 ಮಾಡು) ಕೀಕಾಟಿನಿ (ನಾ). ಕಟ್ಟ ಅಡವಿ; ದಟ್ಟವಾದ ಕಾಡು: ಕುವರ 
ಕೀಯ್ಕೊಗೆ ಕಿಳ್ಕೊಗ (ನಾ). ೧. ಮುಖದ ಕೆಳಭಾಗ. ೨. ಕೆಳಕ್ಕೆ |30| ಕೇಳ್‌ ತನುವೆಂಬ ಕೀಕಾಟಿವಿಯಲೆಡೆಯಾಡುತೆಚ್ಚರು ಜವಗೆಡದಹಂಕಾರ 


ಬಾಗಿದ ಮುಖ. ೩. ಮುಖವನ್ನು ಕೆಳಗೆ ಬಾಗಿಸಿದವನು: ಮೆಂಬಾ ಗಿರಿಯನೇರಿರಣಡೆ ಭವದ ಲಜ್ಜೆಯ ಗುಳಿಗೆ ಕೆಡೆಯದೆ 
ಇಂತಾಡಿದ ಜಾನಕಿಯ ಮಾತಂ ಕೇಳ್ದು ಲಕ್ಷ್ಮಣನುಂ ಮಣುಗುತೆ (ಗಗತಾ. ೧೬-೧೬). [ಕೀಕ + ಅಟಿವ್ಮಿ] 
ಕಿಚ್ಕೊಗನಾಗಿ ನಿಂದಿರ್ಪುದುಂ (ರಾಮಾಶ್ವ. ೩೭-೨೨). ಕಿಳ್ಕೊಗೆ ; ಕೀಕಾರಣ್ಯ (ನಾ). - ಕೀಕಾಟವಿ;: ಅಮಿತಾಹ್ಲಾದಕರನಾದ 
೩. ರಂಗನಾಥ (ಕಿಳ್ಕೊಗನಾಗಿ ಎದ್ದುನಿಲ್ಲುವನು) (ಬೆಟ್ಟ ಅ. ೩೫-೨೫), ಮಗನ ಕೀಕಾರಣ್ಯ [ಪಾಠಾಂ. ಮಗನನಾರಣ್ಯ]ಕೆಂತು ಕಳುಪುವೆ 
[ಕ್ಸ್‌ + ಮೊಗ] 35|  (ನೆಂಕಾರಾ. ೨-೭-೨). [ಕೀಕ + ಅರಣ್ಯ] 
ಕೀಯ್ವಾಳ್‌ "ಕೀಟ್ವಾಳ್‌' ನೋ. ಕೀಕು (ನಾ). ಒಂದು ಅಳತೆ: *ಗೇಣೆರಡಜಸಿಂ ಮೊಳ ಮೊಳನೆರಡ 
ಕಿಬ್ಬುಲಿ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕಿಟ್ಬುಲಿಯ ಮನ್ಮು ಆಸಿ[0]ಕೀಕು ” (ಸಸಾರ. ೧೨೩-೮). [ಆ ಸಂ. ಕಿಷ್ಟು] 
ಅಣುಣ್ಗರಸರ ಮಗ ಕಲಿಗಜ್ಗಂ (ಎಕ.೪1, ಕಡೂರು. ೧೪೦-೧; 919). (7) | | ಕೀಕೆಲ್‌ (ನಾ). (7): ಕರಂ ಚೆನ್ನೆಯರಾಗಿಯುಂ ಖಿನ್ನೆಯರೆಲ್ಲದೆ 
*ಿಲ್ಸಿರಿ (ನಾ). ಕೆಳಕ್ಕೆ ಸುರಿವ ಮಳೆ (7): ಅಗೆವೊಯ್ದ ಚಂದ್ರ ನುಣ್ಬೋಜುಗೆಯ್ತದಿಂ ಮಧುವಂ ಸುಡಲುಂ ತ್ರಿಪುರಮನುರಿಪಲುಂ, 
ಮಂಡಲದಗೆಗಳವೊಲ್‌ ಉಾರಮುಗಿಲ ಕಿಚ್ಸಿರಿಗಳವೊಲ್‌ ಸೊಗಯಿಸಿ |40 ಕೀಕೆಲೊಳ್‌ ಕಿಚ್ಚಿಡಲುಂ ಕಣ್ಣ ಪಾಪೆಗಳೆಣ್ಣೆಮಾಜಕಿ ಪೂಮಾಜಲುಂ 
ದುವು ಬೆಳ್ಗ್ಲೊಡೆ ಗೊಂಬುಗೊಂಬಿನೊಳ್‌ ಕಂಬಕಂಬದೊಳ್‌ ಪೆರ್ನಿಡಿಗಳ್‌ ಬಲ್ಲವರಾಗಿ ಮದನನ ಪರಿಚಾರಿಕೆಯರಂಟೆತ್ತುವಂತೆ ಪೂನನೆತ್ತುವ 
(ಅನಂಪು. ೭-೬). [ಕಯ್‌ * ಸರಿ] ಪುಷ್ಪ ಲಾನಿಕಾ ಚತುಪ್ಪಥದೊಳ್‌ (ಶಾಂಶಿಪು. ೮-೭೨ ವ). [1] 
ಕಿಲತ್ಸಿಅಂಗು, ಕಿಳ್ಳೆರಗು (ನಾ). ಕೆಳಸೆರಗು ; ಸೆರಗಿನ ಕೆಳತುದಿ: | | ಕೀಚಕ (ನಾ). ೧. ಗಾಳಿಗೆ ಧ್ವನಿಮಾಡುವ ಬಿದಿರು: “ಗಾಳಿಯ 
ಬಾಪ್ಪವಾರಿಯಂ ತನ್ನುತ್ತರಿಗೆಯ ಕಿಚಕ್ಸಿಣಂಗಿನಿಂ ತೊಡೆದುಂ (ಕಾಮಾಶ್ವ. ಫುದುನಿಂ ಧ್ವನಿಯಿಸುವ ನೇಣ ಕೀಡಕಮಕ್ಕುಂ? (ನಸ್ತುಕೋ. 


೨೦-೧೫). ಕಿಳ್ಸೆರಗು : ಕಳ್ಳಿರಗನ್ನೆ ತ್ತ ಬಾಯ್ಲೆ ತುರುಕಿಕೊಂಡು ಓಡಿ|45 ೩೬-೧೮) ; ಮೊಟಗೆ ಚಿರೀ ಭೇರಿಗಳ್‌ ಬಯ್ದು ಪಾಡಿಸುವಂ ಕೀಚಕ 
ಹೋಗುವಳು (ಬೆಟ್ಟ ಅ, ೧೬೬-೪). [ಕಯ್‌ 4 ಸೆಆಂಗು) ಗಾಯಕಪ್ರಕರದಿಂ ಚಂದ್ರಾರ್ಕತೇಜಂಗಳಂ (ಮಲ್ಲಿಪು.' ೧೦-೫೬); 


ಕೀಚಕವೈರಿ 


ಪುಳಿಂದಿ ಪಾಡುವ ಸಂಗೀತದಿಂಚರಕ್ಕೆ ಶ್ರುತಿಗೂಡುವಂತೆಸೆವ ಪವನ 
ಪೂರಿತ ಕೀಚಕರಂಧ್ರ ನಿನದಕ್ಕೆ ಪೆಡೆಯೆತ್ತಿ ನಿಲುಂಬಿ. ನಲಿವ ಫಣಿಗಳಿಂ 
(ರಾಜಶೇ. ೫-೫೫ ವ). ೨. ಒಂದು ಜಾತಿಯ ಮರ; ಮಾರ್ಗಣ 
ವೃಕ್ಷ: *ನಾರಾಚದೊಳು ಕೀಚಕದೊಳಂ ಮಾರ್ಗಣನಮೆನಿಕ್ಕುಂ?' 
(ಮ 90 ಗರಾ. ೧೫೧-೫೪) ; “ರಕ್ತ ಪುಸ್ಪ - ಕೀಚಕ ೨ (ಓಷಧಿ. ೧೩೫) ; 
ಸೊಡಲಿ ಬೆಂಡುಗ ಸೀಗೆ ಗದುಗು ಕೀಚಕದೊಟ್ಟ ಗೊಡಕಿಲು ಕಾರೆ 
ಕೆಂಜಿಗೆಯ ಗಿಡುಮುಳ್ಳುವೆಳೆಗಣ ಗಡಣದಿಂದಾ ಕಾಡು... ರಾಜಿಪುದು 
(ರಾ ಮ ವಿ. ೧೫-೬೦). ೩. ವಿರಾಟರಾಜನ ಸೇನಾಪತಿಯಾಗಿದ್ದು 
ಭೀಮಸೇನನಿಂದ ಕೊಲ್ಲಲ್ಪಟ್ಟ ಒಬ್ಬಾತನ ಹೆಸರು: ಕಾಮಾಂಧಂ 
ಕೀಚಕನಾಟಸಿ ಗಂಧರ್ವರಿನಲಕಿದಂ. (ಪಂಪಭಾ. ೮-೭೯). ೪. ಒಬ್ಬ 
ರಾಕ್ಷಸ: (8). [Aಂ.] 
ಕೀಚಕವೈರಿ (ನಾ). ಕೀಚಕನ ಶತ್ರು; ಭೀಮಸೇನ : ನೀ ಬರಹೇಳು 
ಕೀಚಕವೈರಿಯನು ಪಡಿಸಣವ ನೋಡಲಿ ಭೂರಿಬಾಣದ ಸವಿಯನೆಂದನು 
ಕೌರವರ ರಾಯ (ಕುವ್ಯಾದ್ರೋ. ೧೦-೫೨). [ಕೀಚಕ + ವೈರಿ) 
ಕೀಚಕಾಂತಕ (ನಾ). - ಕೀಚಕ ವೈರಿ: ಅವಂ ಬೇಡಿಕೊಳಲೊಬ್ಬಿದಂ 
ಕೀಚಕಾಂತಕೆಂ ಸಂತಸದೊಳು (ಜೈಮಿಭಾ. ೪-೬೫). 
[ಕೀಚಕ + ಅಂತಕ] 
ಕೀಚಕ್ಕಿ (ನಾ). ಒಂದು ಬಗೆಯ ಪಕ್ಷಿ; ನೀರು ಕೋಳಿ: “ಕ್ರುಜ್‌, 
ಕ್ರೌಂಚಃ -೨ ಕೀಚ[ಪಾಠಾಂ.ಲ] ಕ್ಸಿ? (ಸಿದ್ಧಾಂತಿ. ೧೪೦). 
[ಆ ಕೀಚಲು? * ಪಕ್ಕಿ] 
ಕೀಚಲು (ನಾ). ಕೀಚುವ ಧ್ವನಿ; ಚೀರುದನಿ; ಇಕೇರಲುದನಿ. 
"ಕೀಚಲುಗುಟ್ಟು' ಪರಾ. [ಕೀಚು, + -ಅಲು (೮ -ಅಲ್ಫ್‌)) 
ಕೀಚಲುಗುಟ್ಟು (ಕ್ರಿ). ಕಿಚಕಿಚ ಧ್ವನಿಮಾಡು ; ಕೂಗು: ಕೆಲತೆರದ 
ಇರುಳುಹಕ್ಕಿಗಳು ಈ ವೈಹಾಳಿಗರನ್ನು ಕಂಡೋ ಏನೋ ಕಿರಿಚು- 
ಕೀಚಲುಗುಟ್ಟುತಿದ್ದವು (ನೀರಬಂ. ೨೧). [ಕೀಚಲು + ಕುಟ್ಟು] 
ಕೀಚಿಗೆ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೩೫-೬೮೦). [?) 
ಕೀಚು, (ನಾ). ಒಂದು ಅನುಕರಣ ಧ್ವನಿ; ಪಕ್ಷಿಗಳು ಕೂಗುವ 
ಧ್ವನಿ; ಚೀರುದನಿ: ಬಾವಲಿಯ ಕೀಚು ನಿರ್ಮಾಲ್ಯ ದುರ್ಗಂಧಕ್ಕೆ 
ನಾಲಗೆಯೆನಿತ್ತು ಪಡಿನುಡಿಗೊಟ್ಟಿತು (ನಡಿಬಂ. ೧೦೦). 
ಕೀಚುಷಾಚು - ಕಿರಿಚಾಟ,; ಕೂಗಾಟ: ಹುಲು ನರಾಧಮ 
ನಗ್ಗಳಿಕೆ ಯನು ಹಲುಗಿರಿದು ಬೆರೆತಇಡುತಿರ್ಪುದು ನಿಲಲಿ ಸಾಕೀ ಕೀಚು 
ಪಾಚು ಅದಕಿಲ್ಲಿ ಠಾವಹುದೆ (ರಾಮಾಸಂ. ೬-೨-೭೦). 
[ದೇ. | ತಮಿ. ಮಲ. ಕೀಚ್ಚು; ತೆಲು. ಕೀಚು] 
ಕೀಚ್ಕು, ಖೀಜು (ನಾ). ಹಲ್ಲುಗಳ ಮೇಲಿನ ಕೊಳೆ, ಕಿಟ್ಟ: 
ಹಲ್ಲುಗಳ ಮೇಲೆ ಕೀಚು ಕೂರುವುದಲ್ಲದೆ ಬಾಯಿ ತುಂಬಾ ವಾಸನೆ 
ಬರುತ್ತದೆ (ಕೆಲರೋ. ೭೫). ಖೀಜು : ಕಚ್ಚೆಯಿದುಚ್ಚೆಯ ಗಡಿಗೆ,.. 
ಕಿವಿಯು ಕಣ್ಣೋಳೆಯು ಖೀಜನ ಕೂಡಿಗೆಯ ಹೊಲನಹುದು 
(ಕೈಕವ. ೨-೬-೨). (2.1 ತಮಿ. ಚಿಕ್ಕು, ಚೀಕ್ಕೈ) 
ಕೀಚ್ಕು (ನಾ). ಕಳಪೆ; ಕೆಲಸಕ್ಕೆ ಬಾರದ್ದು (?): ಅದರೊಳಿಡುವಡೆ 
ಮೊದಲು ತಾವನು ಚದರಿಸುವದ್ಯಾಕಿನ್ನು ಬಾಳ್ಳಿಗೆ ಸದನವಿರದಲೆ ಕೀಚು 
ಮಧ್ಮಸ್ಥಗಳ ಮಾಡಿದರೇ ವದಗುವದೆ ತಮಗೀಗ ರಾಜ್ಯದ ಪದನಿ 
(ಜಿನಭಾ. ೬೩-೫೧). (2) 
ಕೀಚ್ಮು (ನಾ). ಕೃಶ; ಒಣಕಲು. "ಕೀಚುಗಾಯಿ' ಪರಾ. [1] 
ಕೀಚುಗಾಯಿ (ನಾ). ಕೃಶವಾದದ್ದು ; ಒಣಕಲಾದದ್ದು; 
ಬಡಕಲು: ಒಣಗಿ ಮುರುಟದ ಭಾಗೀರಥಿಯ ಕೀಚುಗಾಯಿ ದೇಹಕ್ಕೆ 
ಸ್ನಾನಮಾಡಿಸಿ, ಮಡಿಯುಡಿಸಿ (ಸಂಸ್ಕಾರ. ೩). (ಕೀಚ್ಕು * ಕಾಯ್ಕಿ) 


೧೮೫೬ 


ಕೀಟಾಜು 


ಕೀಚುಬಾಲ (ನಾ). ಕೃಶವಾದ ಬಾಲವುಳ್ಳ ಒಂದು ಜಾತಿಯ 
ಹಕ್ಕಿ; ಕೋಯಸ್ಟಿಕ: ಈಗ ನೀವು ಕೀಚುಬಾಲದೋಪಾದಿಯಲ್ಲಿ 
ನೇತಾಡುವುದಂ ಕಂಡು (ಕೃವಾಆ. ೭೦). 
ಕೀಚುಬಾಲದಹಕ್ಕಿ - ಒಂದು ಬಗೆಯ ಪಕ್ಷಿ: "'ಕೋಯಷ್ಟ್ರಿಕ - 
5 ಕೀಚುಬಾಲದ ಹಿ ? (ಸಿದ್ದಾ ಂತಿ. ೧೪೩). [2] 
| (ನಾ). ಕೀಚಲು ಧ್ವನಿಯ ಸಿಳ್ಳು: ನಾಟಕ ಶಾಲೆ, 
ಮೊದಲಾದವುಗಳಲ್ಲಿ ಅಸಮಾಧಾನ ಸೂಚಕನಾಗಿ ಮಾಡುವ ಕೀಚುಸಿಳ್ಳು 
(೧೬೬೦೩1, ಇಂಕನಿ). 
ಕೀಜೆಗೆ "ಗೀಜಗ ನೋ. 
ಕೀಟ (ನಾ). ಕೊಳೆ; ಕಿಟ್ಟ: (8). 
ಕೀಟ್ಕಿ (ನಾ). ೧. ಹುಳು; ಕೀಡೆ; ಕ್ರಿಮಿ: “ಕ್ರಿಮಿಃ, ಕೀಟ, 
ನೀಲಂಗುಃ, ಫುಲ್ಲಕ1- ಈ ೪ ಪು (ಹು) ಟು? (ಹಲಾಯು. ೧೦೫-೧೪); 
ಇಂದ್ರನುಪಾಯದೊಳಟ್ಟದ ವಜ್ರ ಕೀಟಿಂಗಳ್‌ ಕರ್ಣನೆರಡುಂ ತೊಡೆ 
ಯುಮಂ . . . ಅತ್ತಮಿತ್ತಮುರ್ಚಿ ಪೋಗೆ (ಸಂಪಭಾ. ೧-೧೦೪ ವ); 
ನೆಗೆದಡ್ಡಂಬಾಜುವ ಕೀಟಗಣಕ್ಕಳಿವಪ್ಪುದೆಂದು ಬೀಸದೆ ತೋಳಂ 
(ವೃಷವಿ. ೨೬-೬); ಸಲಗನ ಸೊಂಡಿಲ ತುದಿಯನ್ನು ಕಚ್ಚಿ ಕೆಣಕಿದ 
ಕೀಟವೇ (ಸುಗುಗಂ. ೬-೬) ; ಕೀಟ ಸಣ್ಣದಾದರೂ ಕಾಟ ಬಹಳ (ಗಾದೆ). 
೨. (ಆಲಂ) ಕ್ಷುದ್ರ ಜೀವಿ; ಅಲ್ಬಮ್ಯಕ್ಕಿ: ನರಕೀಟದ್ವಯ ಸಂಗರಕ್ಕೆ 
ಖಚರೇಂದ್ರಾಧೀಶನಿಂತೇಕೆ ಕಾತರನ ಪ್ರೊಂ ಗಡಂ (ಶಾಂತಿಪು. ೩-೯೮). 
(ಸಂ. 
ಶಕೀಟಿಕ್ಕ (ನಾ). ಕೀಟಿಲೆ ಮಾಡುವವನು ; ಕೀಟಲೆಗಾರ; ಕೆಡುಕ: 
ಕೀಟಿಕಜನರ ಮಾತುಕೇಳಿ ನಮ್ಮ ಮೇಲೆ ಸೊಂಟಿಕಟ್ಟ ಮಾಡತಕ್ಕ ದ್ಹೇನು 
(ವಾಗ್ದೇವಿ. ೧೬೮); ಆದರೂ ಕೆಲನರು ಕೀಟಿಕರು ಇವನನ್ನು ಕಂಡಾಗ 
ಲೆಲ್ಸ... ಕಟಿಯುವುದನ್ನು ಬಿಡಲಿಲ್ಲ (ಬೆಳುಮ. ೪೦). (?) 
25 |ಕೇೀಟಿಕ್ಕ (ನಾ). ೧. ಎ ಕೀಟ ೧: ಕ್ರಿಮಿಯ ಸಮೂಹ, ಕೀಟಕದ 
ಕೋಟಾರ ( ಆದವ. ೩೪) ; ಅನುಭಾವಿಗಳ ಸಂಗ ಕೀಟಕಭ್ರಮರವಾದಂತೆ 
ದೋಷಕೀಟಕ ಕೊರೆದು ಒಣಗಿದುವು 
ಹಲಕೆಲವು (ಮಾ ನಸ. ೭-೧೧). ೨. (ಆಲಂ) ಅಲ್ಪ; ಕುದ್ರ; 
ಕನಿಷ್ಕ : ಮಹಾರಾಜನಿಗೆ ನೀನೊಬ್ಬ ಕೀಳೂಳಿಗದ ಕೀಟಕವು ಮಾತ್ರ 
30 (ಮಂತ್ರಶ. ೧೧-೨೧), [ಸಂ.1 
ಕೀಟಿಕತನ (ನಾ). ೧. ಹಿಂಸೆಮಾಡುವಿಕೆ. ೨. ಕೀಟಲೆ ಮಾಡುವ 
ಸ್ವಭಾವ; “ಕಿಡಿಗೇಡಿತನ (ಗಂಗಾಮ. ೮೬). [ಕೀಟಕ + -ತನ] 
ಕೀಟಕಸನ್ನಿಸಾತ (ನಾ). ಸನ್ನಿಪಾತದಲ್ಲಿ ಒಂದು ಬಗೆ: ಸಮಸ್ತ 
ಕೀಟಿಕವೆಂಬುದು ತಲೆಯ ಮೆದುಳೊಳು ಹುಟ್ಟ ತಲೆಕೆಡುವುದುಂ ತಲೆ 
35 ಬಾತು ಮೆದುಳಿಂದ ಕಣ್ಣಲ್ಲಿ ತಿಂತ್ರಿಣಿ ತೊಡೆದು ಸುರಿವುದು ಕೀಟಕ 
ಸನ್ನಿಪಾತರೋಗ (ವಿವೈವಿ. ೧೯೦). [ಕೀಟಕ್ಕ + ಸನ್ನಿ ಪಾತ] 
ಕೀಟಲೆ (ನಾ). ಕುಚೇಷ್ಟೆ; ಕಿಡಿಗೇಡಿತನ; ಉಪದ್ರವ : ರಾಜಣ್ಮ 
ಕೀಟಲೆ ನಡೆಸಿದ್ದ (ಮರಳಿ. ೯೭) ; ಗಿರಿಜಳ ಪ್ರವೇಶ ಏನೋ ಕೀಟಲೆ 
ಮಾಡಿರಬೇಕು (ಪದ್ಮಸ. ೮೩) ; ಗುರುವನ್ನು ಕೀಟಿಲೆಮಾಡಿ ಅಳಿಸು 
40 ತ್ತಿದ್ದಳು (ಕೀಲುಗೊಂ. ೭೨). [1] 
ಕೀಟಲೆಮಾತು (ನಾ). ಚೇಷ್ಟೆಯ ಮಾತು; ಕಿಡಿಗೇಡಿತನದ 
ಮಾತು: ಮಾತೂ ಆಡಿಸಿದ್ದೆ ಕೀಟಲೆ ಮಾತುಗಳನ್ನು (ಚಿಂಗೂಲಿ. ೨೧). 
[ಕೀಟಲೆ + ಮಾತು] 
ಕೀಟಾಣು (ನಾ). ಅತಿಸೂಕ್ಷ್ಮವಾದ ಜೀವಿ; ಅಣುಜೀವಿ: ಕೀಟಾಣು 
45| ಗಳಿಂದ ವಸ್ತುಗಳಲ್ಲಿ ಉದ್ರೇಕ ಮತ್ತು ಕೊಳೆಯುವಿಕೆಯುಂಟಾಗುತ್ತದೆ 
(ಜೀವಾತ್ಮ. - ೧೨೩). [ಕೀಟ್ಕ + ಆಜು] 


[ಹೀಚು + ಸಿಳ್ಳು) 


[ಆ ಸಂ. ಕಿಟ್ಟ) 


ಕ. 
ಟಾ 


(ಅಖಂಡೇ. ೨೯೧-೫೭); 


ಕೀಬಾಹಾರಿ 


ಕೀಟಾಹಾರಿ (ಗು). ಕೀಟಗಳನ್ನು ಆಹಾರವಾಗಿ ಬಳಸಿಕೊಳ್ಳುವ ; 

ಕೀಟಭಕ್ಷಕ: ಕೆಲವು ಜಾತಿಯ' ಸಸ್ಕಗಳು ಸಣ್ಣಸಣ್ಣ ಕ್ರಿಮಿಕೀಟಾದಿ 
ಗಳನ್ನು... ಆಹಾರವಾಗಿ ಉಪಯೋಗಿಸುತ್ತವೆ. ಇಂತಹ ಸಸ್ಮಗಳಿಗೆ 
ಕೀಟಾಹಾರಿ ಅಥವಾ ಮಾಂಸಾಹಾರಿ ಸಸ್ಕಗಳಿಂದು ಹೆಸರು 


(ಸೆಸ್ಕಶಾ. ೪೪). [ಸಂ. ಕೀಬಾಹಾರಿನ್‌] 5 
ಕೀಟ್ಮು (ನಾ). ಅನಾದರೆ; ತಿರಸ್ಕಾರ; ಜುಗುಪ್ಸೆ : (8). 
[+ ಕೆಲ. ಕೀಟು] 


ಕೀಟ್ಕು (ಗು). ಚೀಟು; ಕೊಂಚ; ನಸು; ಸ್ವಲ್ಪ; ತುಸು. (7); 
ಕೀಡಿ "ಕೀಡೆ? ನೋ. 
ಕೀಡಿಗ "ಕೇಡಿಗ? ನೋ. 10 
ಕೀಡು (ನಾ). ಹಾಳು; ನಾಶ: ಕೀಡಾದರುರಗ ಸುತನಿಷುಘಾಯ 
ಕಂಗಮಂ ಚಾಚಿ ಸೌಗಂಧಿಯರು (ಜಿನಮು. ೪-೪೯). (ಆ ಕೇಡು?) 
ಕೀಡೆ, ಕೀಡಿ (ನಾ). ಹುಳು; ಕೀಟಿ: ಕುಂಡಲಿಗನೊಂದು ಕೀಡೆಯ 
ತಂದು ತನ್ನಂತೆ ಮಾಡಿತಲ್ಲ (ಬಸಹೆ. ೧೧೯); ಮಿಡುಕಿ ಕಿಚ್ಚಿನ ತೀಡೆವೊ 
ಲಾದರ್‌ (ದಶಕು. ೪-೨೨), ಕೀಡೆಯೂ ಸೂಳೆಯೂ ನೋಡಲೆ |5 
ರಡೊಂದಯ್ಯ (ಸರ್ವಜ್ಞ. ೧೮೯೦). ಕೀಡಿ: ಕೀಡಿ ಕುಂಡಲಿಗನಾಗದೆ 
ಆಯ್ಕಾ (ಬ ಸವ. ೧೪೧) ; ಕಾಡಪತ್ರೆಯನಾ ಕೀಡಿ ತಿಂದಿರವೆ? 
(ಸಮಾನ. ೨೦) ; ಅದವಟಲ ಪೆರ್ಚಿನಿಂ ಕಿಚ್ಚಿನೊಳ್‌ ಬಿಟ್ಟ ಕೀ | 
(ಪಾಕಾಂ. $]ಡಿಯಂ ನೆನೆಯಿಸುವಳ್‌ (ವರ್ಧಪು. ೪-೫೭ ವ); ಕೀಡಿ 
ತುಂಬಿಯ ಬಿಡದೆ ನೆನೆದೊಡೆ ನೋಡಲಾಕ್ಷಣ ತುಂಬಿಯಾಗದೆ[|20 
(ಪ್ರಭುಲೀ. ೧೯-೫೯) ; ಕೀಡಿಯನು ಕೊಂದೆ ಮಾಂಡವ್ಮನೆದೆಯಲ್ಲಿ | 
ಮೂಡಿತ್ತು ಶೂಲ (ಸರ್ವಜ್ಞ. ೮೫), [< ಸಂ. ಕೀಟ] 
ಕೀಣ್ಣ "ಕೇಣ್ಯ' ನೋ. 
ಕೇಣ್ಶ (ನಾ). “ತೋಳಿಸೊಣಗಣ ತಲೆಯ ನಳಿಗೆ ಕೀಣವೆಂದು ಹೆಸರು”? 
(ಅಶ್ವಟೀ. ೬೦-೫). [1] 25 
ಕೀಣಿ "ಕೀನಿ' ನೋ. 
ಕೀಣಿವಲ್ಲು "ಕೀನಿವರ್ಲ' ನೋ. 
ಕೀಣೆ "ಕೀನಿ' ನೋ. 
ಕೀಣ್ಬರಿ (ನಾ). ಕೆಳಮಟ್ಟದ ಇಚ್ಛೆ; ಕೀಳಾದ ಅಪೇಕ್ಷೆ: ದೇವ 
ಪಾಪಕ್ಕೆ ಕೀಣ್ಬರಿಯಂ ಮಾಡುವರಲ್ಲ ನಿನ್ನನುಚರ ರ್‌ ನಿರ್ವಾಣ 
ಲಕ್ಷ್ಮೀಪತೀ (ನಿರ್ವಾಮಾ, ೧೫). (೮ ಶೀಟ್‌ + ಪರ್ಮಿ] 
ಕೀತ "ಕೀ? ಪರಾ. 
ಕೀತ್ಮು (ನಾ). ತುಂಡು ; ಸೀಳು; ಚೂರು: ಒಂದು ಸಣ್ಣ ಬಾಳೆಯ 
ಕೀತಿನಲ್ಲಿ. .. ಬೆಲ್ಲವನ್ನು ತಂದು ದೂರ ನಿಂತನು (ಕಾನೂರು. ೯೬); 
ಒಂದು ಬಾಳೆ ಎಲೆಯ ಕೀತಿನಲ್ಲಿ (ಮರನು ೭೧); ಅಂಗಿ ಅರಿವೆಗಳೆಲ್ಲ 35 
ಹರಿದು ಕೀತಾಗಿದ್ದವು (ಮುಗಿಯು. ೬೧). | 
(ಡೇ. ॥ ತನಿ. ಮಲ. ಕೀಜ್ಮು; ಕೊಡ. ಕಟ; ತುಳು. ಕೀತು] 
'ಕೀತ್ಯು "ಕೀ ಪರಾ. 
ಕೀತ್ಯತಿ (ನಾ). ಕಿರಿಚಾಟ; ಕೀಚಲು : ಶಾಖಾಚರ ಕೀತ್ಕೃತಿ ವಿಹಗ | 
ಸಮುತ್ಯರ ಚೀತ್ಛೃತಿ ತೀವಿ ವಿಪಿನಡೊಳ್ಭ ಬಿಡದೆಸೆಗುಂ(ರಾಜಶೇ. ೫-೬೨). 
[Aಂ.] 
ಕೀನ್‌ ಕಾಸು "ಕಿ:ಕಾಪು' ನೋ. | 
ಶೀನ (ಗು). ೧. ಕ್ಷೀಣವಾದ ; ಕುಗ್ಗಿದ: ಬಾತ ಕೆಕ್ಕೆಯ ಬಲು ಮಕ್ಕರಿ| | 
ಹೊಟ್ಟೆಯ ಓತಿದಲೆಯ ಕೀನ ದನಿಯ * * * ಭೂತವೆ ನಡೆತೆಪ್ಪಂತೆ 
(ನೇಮಿ ಸಂ. ೭-೧೦೫). ೨. ಕರಿಯ; ಚಿಕ್ಕ: “ಕಿಆದು” | 
(ಚತತ. ಕಿ. 1, ೩ರ). [< ಸಂ. ಕ್ಷೀಣ) 


(40 
1 


೧೮೫೭ 


ಕೀನಿಕೆ 


ಕೀನಾಶ (ಗು). ೧. ಕಿರಿಯ; ಚಿಕ್ಕ. (ನಾ). ೨. ದರಿದ್ರ; ಬಡವ. 


೩, ಯಮ: *ಕೀನಾಶಂ ಕೃತಾಂತನಕ್ಕುಂ ” (ಮಂಗರಾ. ೧೫-೧೦); 
ಕಣಮಾತ್ರದಿಂಡೆ ಪುಗುಗುಂ ಕೀನಾಶನಾವಾಸಮಂ (ಜಾತತಿ. ೬-೪೦); 
ಕಜಕಿದಂ ನಂಜಿನ ಮಲಕ್‌ಯಂ ಕಣಆಕೆವಂದಡೆ ವಿಳಯಸಮಯುದೊಳ್‌ 
ಕೀನಾಶಂ(ಡಂದ್ರಘ. ೫-೧೦೮). ೪. ಬೇಸಾಯ: (8). ೫. ಬೇಸಾಯ 
ಗಾರ. ೬. ಜಿಪುಣ; ಕೃಪಣ; ಲೋಭಿ: “ಕದರ್ಯಃ, ದಿ (ಹಿ) €ನಃ, 
ಕೀನಾಶಃ . . . ಈ ೫ ಲೋಭಿ?” (ಹ ಲಾಯು. ೫೭-೧೯೨). 
೭೬. ಮಾಂಸಾಹಾರಿ; ಮಾಂಸಜೀವಿ. ೮. ಕಿಂಕರ; ಸೇವಕ. 
೯. ರೋಗಿ; ಅತಿ ರೋಗವುಳ್ಳವನು : *ಆತಿಕೋಗಿ ಭೃತ್ಯ 
ಲುಬ್ಬಂ ತತಮಾಂಸಾಹಾರಿ ನಾಲ್ಕು ಕೀನಾಶಾಖ್ಯಂ'' (ನಾನಾಕಂ. ೧೧೯); 
“ಯಮಂ ಸರುಜಂ ಕಿಂಕರ ಮಾಂಸಜೀವಿ ಕೃಸಣಂ ಕೀನಾಶ ಶಬ್ದಂ” 


[ಸಂ.) 


(ನಾನಾರ, ೯೩). 


ಕೀನಾಶನಗರಿ (ನಾ). ಯಮನ ಪಟ್ಟಣ: ಖರದೂಷಣ ತ್ರಿಶಿ 


ರಾದಿಗಳ ಕೀನಾಶನಗರಿಗೆ ಕಳುಹಿದನು ಕಡುಗಲಿ ರಘುಪ್ರವರ 
(ತೊರರಾ. ೩-೬ ಸೂಚನೆ). [ಕೀನಾಶ ೪ ನಗರಿ] 


ಕೀಸಾಶನಾಶ (ನಾ). ಯಮನನ್ನು ನಾಶಗೊಳಿಸಿದವನು; ಶಿವ: 


ಕೀನಾಶ ದಂಡೋದ್ಧಂಡಹತಿಗೆ ವಿನಾಶವೆ ಯು ವ ವರ್‌ ಪ್ರತಿಯೆ 
ಕೀನಾಶನಾಶಂಗೆ'( ಬಸಪು. ೫೪-೨೨). [ಕೀನಾಶ + ನಾಶ) 


ಕೀನಾಶಪಾಶ (ನಾ). ಯಮಪಾಶ: ನಿನ್ನೀ ಕೇಶಪಾಶಂ ಕುರುಕುಲ 


ಪತಿಗಾಯ್ತಲ್ತೆ ಕೀನಾಶಪಾಶಂ (ಗದಾಯು. ೪-೪೯). [ಕೀನಾಶ * ಪಾಶ] 


ಕೀನಾಶ ಲುಲಾಯ (ನಾ). ಯಮನ ಕೋಣ: ಕೀನಾಶಲುಲಾಯ 


ಶ್ರೇಷ್ಮನೊಳ್‌ ತಾಗಿದ ರಣಗಣನಾರೇಖೆಯೆಂಬಂತು ರೇಖಾವಲಿ ಪೀನ 
ಸೃಂಧದೊಳ್‌ ತಳ್ಲಿಕಿಯಿರೆ (ಜಗವಿ. ೫-೩೫). [ಕೀನಾಶ4 ಲಉಲಾಯ] 


ಕೀನಾಸ (ನಾ). ದರಿದ್ರ; ಕುದ್ರ. "ಕೀನಾಸಿ' ಪರಾ. 


[ಆ ಸೆ. ಕೀನಾಶ] 


ಕೀನಾಸಿ (ನಾ). ದರಿದ್ರೆ; ಅಯೋಗ್ಯೆ; ಶ್ರುದ್ರೆ: ಹೀನರೊಡನೆ 


ಮೇಳಂ ತನಗಲ್ಲದೆಯಾನಂದಿಪರೊಡನಾಡಲ* ಬಲ್ಲಳೆ ಕೀನಾಸಿಗೆ ತನಗೇ 
ಕೋರಗೆಯೆಂಬ ಬಲುಮೆವಾತು (ಜಯಕಾ. ೧೪-೪೫). 
[ಕೀನಾಸ * -ಣ್ಯ] 


39 ಕೇಸಿ, ಕಿಣ್ಣಿ, ಕೀಣಿ, ಕೀಣೆ (ನಾ). ಹಲ್ಲುಗಳಲ್ಲಿರುವ ಕೊಳೆ; 


ಕಿಟ್ಟ; ಹೊಲಸು : *ನೆರೆ ಕೀನಿ ದಂತಮಲನೆಂದು? (ಕವಿಕಂ, ೨೦೫); 
ಪಲ್ಲ ಳೊಳಿರ್ದಾ ಕೀನಿಯುಮಂ ಪೂಸಲೊಡಂ... ಸರ್ಪಕುಳದ 
ವಿಷಮಿರದಲಟೀಗುಂ (ಖಮದ. ಆ-೪೩). ಕಿಣಿ: *ಕಿಣಿಯೆಂದು ದಂತ 
ಮಲಂ (ಕಶಸಾ. ೨೪-೫೦೭); ಹಲ್ಲಲ್ಲಿ ಕಿಣಿ ಸುಳಿದರೆ (ಮ ಂತ್ರಶ. 
೭೯-೧೬). ಶೀೆ : ಬಸೆ ಶುಕ್ಲಂ ಕ್ರಿಮಿ ಕೀವು ಕೀಣಿ ಕೊಳೆ ಸಿಂಬುಳ್‌ 
ಸಿಳ್ಳುಗಳ್‌ (ಪುಸ್ಪಪು. ೧೩-೪೯) ; ಹಾವು ಕಚ್ಚಿದ ಠಾವನ್ನು ಮನುಷ್ಯರ 
ಹಲ್ಲ ಕೀಣಿಯಂ ಫೂಸೆ ನಿರ್ವಿಷ (ವಿವೈವಿ. ೯೩). ಕೀಣೆ: 
ಕಟ್ಟದ ಪಲ್ಲಳಿಟ್ಟಿಡೆಯ ಕೀಣೆಗಳಿಂ ಕೊಲಿೆನಾರ್ವ ಬಾಯ್‌ 
(ಸೂಕ್ತಿ ಸು. ೮-೩೮೪). [11 


ಕೀನಿಕೆ, ಕಿನಿಕೆ (ನಾ). ಹಲ್ಲಿನ ಕೊಳೆ; -ಕೀಚು; ಕಿಟ್ಟ: ನೊರೆ 


ಸುರಿವ ಬಾಯ್ಕೀನಿಕೆಯ [ನಾಠಾಂ. ಬಾಯಕಿಪಿವಲ್ಲು] ಹಡಿಕೆಗಳೋ 

(ಬಸಪ. ೫೧-೫೩). ೫ನಿಕೆ: ಹಲ್ಲಿನಿಂದ ಕಿನಿಕೆ, ಉರದಲ್ಲಿ ಮಾಂಸದ 

ಗ್ರಂಥಿ, ಒಳಗೆ ಕರುಳಿನ ಜಾಳಿಗೆ (ಸಿದ್ಧೇವ. ೧೪೨); ಕಿಜಂದು ಕಿನಿಕೆ 

ಹತ್ತಿದೆ ಹಲ್ಲಳು (ನೇಮಿಸಂ. ೭-೧೦೩) ; ಇರದೆ ಕಿನಿಕೆ ಹಲ್ಲ ದಾಳಿಂಬ 

ಬೀಜವೆಂದರರೆ ಸಿಂಬುಳೆಮೂಗ ಸಂಪಗೆಯರಳೆಂದು (ಷತಿಲ. ೨-೫೪). 
(ಕೀನಿ + ಇಇಕೆ] 


ಕೀನಿವಲ್‌ 


ಕೀನಿವಲ್‌, ಕಿಣಿವಲ್‌, ಕಿನಿವಲ್ಲು, ಕಳಣಿನಲ್ಲು, ಕೀನಿವಲ್ಲು 
(ನಾ). ಕಿಟ್ಟಿಗಟ್ಟಿದ ಹೆಲ್ಲು; ಕೀಚು ಹಲ್ಲು: ಪೊಕ್ಕ ಕದಂಪು 
ಪತ್ತಿಪೆಡೆಗೊಂಡ ಕೊರಲ್‌ಪುಣಿಚೆರ್ದ ಕೀನಿವಲ್‌ ಪೊಕ್ಕಡಗಿರ್ದ ಕಣ್ಣ 
(ಲೀಲಾವ. ೬-೬೮). *ಣಿವಲ್‌ : ಕಣುಕು ಪತ್ತಿದೆ ಪುರ್ಬಿಂ ಬಾಯ್ಗಡ 
ಸಿದ ಕಿಣಿವಲ್ಲಿಂ (ದಶಕು. ೫-೨೭); ಪುಳಿಚೆದ್ದ ಕಿಣಿವಲ್ಲ ಪುರುಷಾ 
ಧಮರುಂ (ವೃಷವಿ. ೩೫-೫೫); ವಂಚಕರು... ಕಿಣಿವಲ್ಲಂ ಚಂಡಿಗಳ್‌ 
ಬತ್ತಲೆಯ ಭಂಡರ್‌ (ನುದೇಪಿ. ೨೪-೨೭). ನಿವಲ್ಲು: ಗುಂಚ 
ಗುಂಡಿಗೆಯ 8ನಿ[ಪಾರಾಂ. ಸಿ]ವಲ್ಲು ಬಾಗಿದ ಬೆನ್ನಿನಿಂ ಚರಿಗೆಗೊಂಡು 
(ಸೋಮಚಿ. ೪-೪೧). ಕೀಣಿವಲ್ಲು :. ಹಸಿದೊಡಲು ತರೆದ ಶಲೆ ಕೀಣಿ 
ವಲ್ಲುಂ ಹಡಿಕೆಯೆಸೆವ ಬಾಯ್‌ (ರಾಘಚ. ೧೩-೪೬). ಕ €ನಿವಲ್ಲು: 
ಹಣಕಿಕುಗಡ್ಡದ ಕೆದಜುಮೀಸೆಯ ಕೀನಿನಲ್ಲುಗಳ , . . ಕಿಜುಕುಲರು 
ಬಂದರು (ಬಸಪು. ೫೮-೪೯). [ಕೀನಿ * ಪಲ್‌] 

ಕೀನಿವಲ್ಲು "ಕೀನಿವಲ್‌ ನೋ. 

ಕೀಮು "ಕೀವು' ನೋ. 

ಕೀಯಾವಾಡಿ (ನಾ). ಒತ್ತಕ್ಷರಗಳಲ್ಲಿ"ಯ' ಒತ್ತನ್ನು ಸೂಚಿಸುವ 
(4) ಗುರುತು; ಯಕಾರದ ಒತ್ತು: ಯಕಾರದ ನಡುವಿನ ಭಾಗವೇ 
"ಯ'ವೊತ್ತು ಎನ್ನಬಹುದು... ಈ ಒತ್ತಿಗೆ “ಕೀಯಾವಾಡಿ'' ಎಂತಲೂ 
ಹೆಸರಿದೆ (ಸಂಕೋಧ. ೩೧). [+ ತೆಲು. ಕಿಯ್ಕವಡಿ] 

ಶೇರ್‌ (ನಾ). ಗಿಳಿ: ಕೀಲ, ಕೀಲ್‌; ಮೀನ, ರ್ಮೀ; ಕೀರ, ಕೀರ್‌; 
ನೀರ, ನೀರ್‌ (ಶಬ್ದಾನು. ೧೪೮ ಪ್ರಯೋ). [ಆ ಸೆಂ. ಕೀರ] 

ಕೀರ, (ನಾ). ಮುಂಗುಸಿ; ಮುಂಗುಲಿ: ಮುಂಗಲಿ, ಮುಂಗಸಿ, 
ಕೀರ (ನಮ್ಮನು. ೨೩೯). | 

[ದೇ. ॥ ತನಿ. ಮಲ. ಕೀರಿ; ಕೊಡ. ಕಿರಿ; ಕುಣ. ಕಿರ್ಪೆನಿ; 

ಕುವಿ. ಕ್ರಾಂಡು] | 

ಕೀರ, ಕೀಲ್ಕ (ನಾ). ' ಹಾಲು; ಕ್ಷೀರ: “ಕೀರಂ ಕ್ಷೀರಮಕ್ಕುಂ? 
(ಕವಿಕಂ. ೮೬); “ಕ್ಷೀರದೊಳೆ ಕೀರಂ ” (ಕರ್ಣಾನಿ. ೩೬). ಸೇಲ್ಯ: 
ಕೀಲಾದ ಎಮ್ಮೆ ಕರುವುಂಡೊ, ಕೀಲಾದೆ ಎಮ್ಮೆಗೆ ಕಾಲಲ್ಲಿ ಸರಪಾಣಿ 
ದಾವಣಿ ಮೆಟ್ಟಿ ಲಾ ಹಾಲ ಕರೆಯೋಳೆ (ಹುಟ್ಟಿ ಹ. ೮೨). [< ಸಂ. ಕ್ಷೀರ] 

ಶೀರ್ಕ (ನಾ). ೧. ಗಿಳಿ; ಗಿಣಿ; ಶುಕ: ವಸಂತದೊಳ್ಳದನಕೇಳೀ 
ಸೂತ್ರಮಂ ಪಾರದೋದಿದ ಕೀರಂ (ಮಲ್ಲಿಪು. ೨-೩೭) ; ಪಾಹುವ ಕೀರ 
ಮಾಲೆ... ಪಚ್ಚೆಯ ತೋರಣದಂತೆ ರೆಂಜಿಕುಂ (ಜಗವಿ. ೪-೬೬). 
೨. ಮಾಂಸ: (9). [X0.] 

ಕೀರಂಜ (ನಾ). ಒಂದು ಬಗೆಯ ಹಕ್ಕಿ: ಬೇರುಂಡಂ ಪೊಲಸು ಕಾಗೆ 
» ** ಶಿಜುವೀಳೆ ಕೊಯ್ಯಂ ಕೀರಂಜಂ ಹರಡೆ ಸುರಗಿ ಗಿಡಿ ಪೆರ್ಗಿಡುಗಂ 
(ಕಾವ್ಯ ಸಾ. ೧೦೪೩ ಶೂದ್ರಕ). (2) 

ಕೀರಕಸಾಲೆ "ಕಿಲುಕುಸಾಲೆ' ನೋ. 

ಕೀರಣ "ಕೀಲಣ' ನೋ. 

ಕೀರಣಿ "ಕೀಲಣ' ನೋ. 

ಕೀರಣಿಗೆಲಸೆ "ಕೀಲಣೆಗೆಲಸ' ನೋ. 

ಕೀರಣೆ "ಕೀಲಣ' ನೋ. 

ಕೀರತಿ "ಕೀರುತಿ' ನೋ, 

ಕೀರತಿವಡೆ (ಕ್ರಿ). ಹೆಸರುವಾಸಿಯಾಗು; ಖ್ಯಾತಿಯನ್ನು ಪಡೆ: 
ರೊಪಯೌವನದಿ ಕೀರತಿವಡೆದಿರ್ದ ರತಿ ಜಗನ್ಮೋಹನ ಮೂರುತಿ 
ಕಂಗೊಳಿಸಿದಳು (ಮೋಹತ. ೧೬-೨೨). [ಕೀರತಿ (೮ ಕೀರುತಿ) 4 ಪಡೆ] 


೧೮೫೮ 


15 


20 


25 


30 


35 


40 


ಕೀರಬೆಕ್ಕು (ನಾ). ಒಂದು ಬಗೆಯ ಬೆಕ್ಕು; ಪುನಗಿನ ಬೆಕ್ಕು, ಜವಾಜಿ | 45 


ಬೆಕ್ಕು, ಕೀರಬೆಕ್ಕು, ಕಬ್ಬುಬೆಕ್ಳು (ನಮ್ಮನು. ೨೩೯). [ಕೀರ್ನ + ಬೆಕ್ಕು] 


ಕೀರುತಿ 


ಕೀರರವ (ನಾ). ಗಿಳಿಯ ಧ್ವನಿ; ಶುಕವಾಣಿ : ನಂದನವನಲಕ್ಷ್ಮಿ ಕೀರ 
ರವದಿಂ ಪೊಗೆಟ್ಚು (ಚಂದ್ರಪು. ೭-೪೧). [ಕೀರ್ಯ * ರವ] 

ಕೀರಲು, ಕೀರ್ಲು (ನಾ). ೧. ಕಿರಿಚುವಿಕೆಯುಳ್ಳದ್ದು; ಕರ್ಕಶ 
ವಾದುದು (?); ಅನನ ಧ್ವನಿ ಕೀರಲಾಗಿ ಕಿವಿ ಕೊರೆಯುತ್ತಿತ್ತು 
(ಮಲೆನಾ. ೩೭). ೨. (ಗು). ಕರ್ಕಶವಾದ: ಕೀರಲುದನಿಯಲ್ಲಿ 
ಕೂಗುತ್ತಾಳೆ (ರೂಢಿ). ಕೇರ್ಲು : ಕೀರ್ಲುವಾಣಿರಾಗದಲ್ಲಿ ಹಾಡಿದಾಗ 
(ನಡೆದಾ. 11, ೮೬೩). [ಹೀರು (ಆ ಕೀಲು) + -ಅಲು (< -ಅಲ್ಫ್‌)] 

ಕೀರಲುಧೈನಿ (ನಾ). ಕಿರಿಚುವ ಧ್ವನಿ: ಮೋಹನಾಬಾಯಿಯವರು 
: * ೬ ತಮ್ಮದೇ ಅದ ಕೀರಲುಧ್ವನಿಯಲ್ಲಿ ಶ್ಲೋಕವೊಂದನ್ನು ಹೇಳಲು 
ಆರಂಭಿಸಿದರು (ರಾಯಕ. ೫೭). (ಕೀರಲು + ಧ್ವನಿ) 

ಕೀರವಹಜಿಕಿ (ನಾ). ಗಿಳಿಯ ಮರಿ: ಪಾರಿವಗಳ ದಸಿ ಕೊಳರ್ವಕ್ಕಿಯ 
ಲಲ್ಲೆ ಕೀರವಜಗಳ.ಬೈದಾಟ (ಕಂನವಿ. ೧೦-೪೩). [ಕೀರ * ಮಜ] 

ಕೀರವಾಣಿ (ನಾ). ೧. ಗಿಳಿಯ ಧ್ವನಿ, ಮಾತು. ೨. ಗಿಳಿಯಂತೆ 
(ಮಧುರವಾದ) ಧ್ವನಿಯುಳ್ಳವಳು : ಕಲಕೀರವಾಣಿಯರ್‌ ಕಾಳಾಹಿ 
ವೆೇೇಣಿಯೆರ್‌ ಕಲಭಮಡದಾನೆಯರ್‌ (ಜೈ ಮಿಭಾ. ೩೦-೩). 
&. [ಸಂಗೀತ] ಕರ್ಣಾಟಕ ಸಂಗೀತದಲ್ಲಿ ಒಂದು ರಾಗದ ಹೆಸರು: 
ಭೈರವಿ, ಕೀರವಾಣಿ, ಪೂರ್ಣಸಡ್ಡಂ ಹಗೆ ಷಣ್ಮುಖಪ್ರಿಯ ರಾಗೆಗಳಲ್ಲಿ 
ರಚಿಸಿರುವ ಕೃತಿಗಳು-( ಸಂಗೀತ. ೪೮); ಕೀರವಾಣಿಯ ಆಲಾಪನೆಯ 
ಲಹ೭ಯೊಂದು ಕೇಳಿ ಬರುತ್ತದೆ (ಹಂಸದ, ೯). [ಹೀರ್ಕ + ವಾಣಿ] 

ಕೀರವೃಂದ (ನಾ). ಗಿಳಿಗಳ ಹಿಂಡು: ಕೀರವೃಂದಂ ಕಳಕೂಜಿತಾನುಮಿತ 
ಮಾದುದು ಶಾಡ್ವಲಗಂಧಶಾಲಿಯೊಳ್‌'(ಜಗವಿ ೨-೭). [ಕೀರ್ಕೆ * ವೃಂದ] 

ಕೀರಾರ "ಕೀಲಾರ' ನೋ. 

ಕೀರಾಲಾಫೆ (ನಾ). ಗಿಳಿಯಂತೆ (ಮಧುರವಾಗಿ) ಮಾತನಾಡು 
ವವಳು : ಕೀರಾಲಾಪೆ ... ನೀಂ ಪಾಲಿಸಾ (ಹವ್ಮೀರ. ೨-೭೭). 

[ಸಂ. ಕೀರಾಲಾಪಾ (ಕೀರ ಆಲಾಪ + -)] 

ಕೀರಾವಳಿ (ನಾ). ಗಿಳಿಗಳ ಹಿಂಡು: ಶಾಳೀವನಕ್ಕಾಗಿ ಪಾಜುವ ಕೀರಾ 
ವಳಿ (ಸುಕುಮಾ. ೪-೪೩). [ಕೀರ್ಯ + ಅನಳಿ,] 

ಕೀರಾಳಿ (ನಾ). - ಕೀರಾವಳಿ: ಪೋಗವುರುವತ್ಕೀರಾಳಿ ಕೇದಾರದಿಂ 
(ಜಗವಿ. ೨-೬); ತನ್ನಿನಿಯಳ್ಗಂ ಕರೆದಿತ್ತದಂ ತಣಿಪುಗುಂ ಕೀರಾಳಿ 
ಮಾಕಂದದೊಳ್‌ (ಶಬಶಂ. ೨-೪೯). [ಕೀರ + ಆಳ್ಕಿ (ಆ ಅಲ್ವಿ) 

ಶೀರಿತಿ "ಕೀರುತಿ? ನೋ. 

ಕೀರು, "ಕೀಟ್ಕು' ನೋ. 

ಕೀರು "ಕೀಜ್ಮು' ನೋ. 

ಕೀರ್ಕು "ಕೀಜ್ಯು' ನೋ. 

ಕೀರ್ಕು, ಪೀರು(ನಾ). ಹಾಲಿನಲ್ಲಿ ಸೇವಗೆ, ರವೆ, ಸಕ್ಕರೆ, ಬಾದಾಮಿ, 
ದ್ರಾಕ್ಷಿಮೊದಲಾದುವನ್ನು ಸೇರಿಸಿ, ಬೇಯಿಸಿಮಾಡಿದ ಪಾಯಸ : 
ಕೀರಿನಲ್ಲಿ ಸಿಕ್ಕುವ ಬಾದಾಮಿ ದ್ರಾಕ್ಷಿಗಳಂತೆ (ನಮ್ಮೂರ. ೫) ; ಜಿಲೇಬಿ, 
ಜಹಾಂಗೀರ್‌. ., ಕೀರು, ಖಾರದ ಎರಡು ತಿಂಡಿ (ರಾಪಸಂ. ೧೬)- 
ಖೀರು : ಸೈತಾನನಡುಗೆಗೆ ಚೀರೋಟ ಖೀರು (ನಡೆಬಂ. ೧೦೪) ; ಖೀರು 
ಪೂರಿ ಅಂದಿನ ಮುಖ್ಯ ಭೋಜನ (ಸ್ವಪ್ನದ. ೧೩೩); ಖೀರು ಸುರಿಯುತ್ತ 
ಮೂರ್ತಿಯು ಆಡಿದನು (ಕನಕೆ. ೮0). [«-ಪ್ರಾ. ಖೀರ ಆ ಸಂ. ಕ್ಷೀರ] 

ಕೀರುತಿ, ಕೀರತಿ, ಕೀರಿತಿ (ನಾ). ಹೊಗಳಿಕೆ; ಖ್ಯಾತಿ; ಯಶ: ಆರತಿ 
ಹೊರಟಾವು ಕೀರುತಿ ಉಳ್ಳೋಳ್ಗೆ (ಹುಟ್ಟಿ ಹ. ೫೬); ನಾಡಿನ ಕೀರುತಿ 
ಯಂತೆ ಶುಭ್ರವಾಗಿ... ಮಲ್ಲಿಗೆಯ ಮೊಗ್ಗುಗಳಂತಹ ದಂತಗಳು 
(ಚೆಂದುಟಿ. ೩೬). ಕೀರತಿ. "ಕೀರತಿವಡೆ? ಪರಾ. ಕೀರಿತಿ.: “ಕೀರಿತ 
(ಕೀರುತಿ) - ಕೀರ್ತಿ ಎ ಯಶಸ್ಸು? (ತದ್ಭಕೋ. ೬). [೮ ಸಂ. ಕೀರ್ತಿ] 


ಕೀಕೆ ೧೮೫೯ 


ಶೀರೆ, ಕಿಕೆ (ನಾ). ಒಂದು ಬಗೆಯ ತರಕಾರಿ ಸೊಪ್ಪು: ಕೀರೆಯೊಳಗೆ 
ಮೇಲೋಗರಮುಮಂ ಮಾಡಿ (ಇಳೆರ, ೩೩-೪); ನೀವಿಕ್ಕುವ ಕೀರೆಗಂ 
(ನಾಲಾಂ. ಕಿರಿಗೆಂ, ಸೀರೆಗಂ] ಬರಗಿನೋಗರಕ್ಕಂ ಪುಟ್ಟ ದವನಲ್ಲ 
(ನಂಬಿರ. ೨-೭೨) ; ಕೀರೆ ನರುವಲ ಚಕ್ಕನತ್ತಸೋಲೆ ಸಬ್ಬಸೀಗೆ ಮೊದ 
ಲಾದ ಸೊಪ್ಪುಗಳ ಬೇಜಕಿಬೇಅಕಿ ಉತ್ತರಿಸಿ (ಸೂಪರಾ. 


೪-೧೬) ; 
ಕೀರುಳ್ಳಿ ತಿಂದು ಇರಗೊಡದು, ಕೀರೇ ತೋಟಕ್ಕೆ ನೀರುಹೊಯ್ಯ 
ಗೊಡದು (ಗಾದೆ). ರೆ: (ಕಿ). 

ಕೀರೆಸೊಪ್ಪು-ಕೀರೆಯಸೊಪ್ಪು: “ತುಂಡಲೀಯ, ಅಲ್ಪ ಮಾರಿಷ - 
ಕೀರೇಸೊಪ್ಪು” (ಸಿದ್ಧಾಂತಿ. ೧೨೬) ; ಚಕ್ಕೋತ, ಕೀರೆಸೊಪ್ಪು ಇವು 
ಜ್ವರಬಂದವರಿಗೆ ಪಥ್ಯ (ವೈದ್ಯಸಾ. 1, ೮೭ ಟೀಕೆ). 
[ದೇ. ॥ ತಮಿ, ಕೀರೈ; ಮಲ, ಚೀರ; ತೆಲು. ಕೀರ, ಕೀರೆ] 
ಕೀರೋತ್ಕಾರ (ನಾ). ಗಿಳಿಗಳ ಚಪ್ಪರಣೆ, ಧ್ವನಿ: ಕೀರೋತ್ಕಾ 
ರದಿಂ ಚಕ್ರಮಂಜುಳಚೀತ್ಯಾರದಿನುತ್ಯಹಂಸಮಿಥುನ ವ್ಯಾಹಾರದಿಂ A 


[ಕೀರ + ಉತ್ಕಾರ) 

ಕೀರ್ಣ (ಗು). ೧. ಕೆದರಿದ; ಚೆಲ್ಲಿದ; ಅಸ್ತವ್ಯಸ್ತವಾದ: ಮಹಾ 
ಕೂರ್ಮ ಕೀರ್ಣೋರ್ಮಿಮಾಲಾ... ಸಮುದ್ರಂ (ರಾಜಶೇ. ೧೯೦). 
೨. ತುಂಬಿದ; ಮುಸುಕಿದ; ಆವರಿಸಲ್ಪಟ್ಟಿ: ಅಂಚಿತಚಾರುಕೀರ್ಣ 
ಪರ್ಣಾಯುಧ ಪಾಳಿ ತೋರಣ ವಿರಾಜಿತಮಂ ... ರಾಜಮಾರ್ಗಮಂ 
. ೬ (ಶಾಂತಿಪು. ೬-೪); ಇದು ಮದಭೃಂಗ ಕೀರ್ಣ ಕುಸುಮೋತ್ಯರ 
ರಮ್ಮಲತಾವಿತಾನಂ (ಕಾದಂಪೂ. ೭೨೨). ೩. ಮರೆಯಾದ; ಮುಚ್ಚ 
ಲ್ಪಟ್ಟಿ; ಗುಟ್ಟಾದ; ಗೌಪ್ಯವಾದ. (ನಾ). ೪. ಸಂದಣಿ: * ಆಚಿತಂ, 
ನಿಚಿತಂ... ಕೀರ್ಣಂ ಸಂಕುಳಂ , .. ಪೂರ್ಣಂ - ಈ ೯ ಸಂದಣಿ?” 
(ಹಲಾಯು. ೧೧೬-೧೭). (ಸಂ. 

ಕೀರ್ತಣ್ಣ (ನಾ). ೧. ಒಬ್ಬಾತನ ಹೆಸರು: ಕೀರ್ತಣ್ಣನ್‌ ಗಜ್ಜಪುರ 
ದುಳ್‌' ದುಗ್ಗಮಾರರ್ಪ್ರಡೆಯು , . , ಎಜಕಿದುಬಟಕ್ಟೋರ್‌ (ಎಕ. 72ರ 
ದೇವನ. ೭೪-೩ ; 760), [ಕೀರ್ತಿ + ಣ್ಣ] 

ಕೀರ್ತನ (ನಾ). ೧. ಹೇಳುವಿಕೆ; ಹೇಳಿಕೆ; ಉಲ್ಲೇಖ. "ಸದಕೀರ್ತನ' 
ಪರಾ. ೨. ಹೊಗಳಿಕೆ; ಸ್ತುತಿ; ಶ್ಲಾಘನೆ; ಗುಣಗಾನ: “ಸ್ತುತಿ 
ಕೀರ್ತನಂ ಸ್ತವಂ ಸ್ತೋತ್ರಮೀಡಾ ಶ್ಲಾಘೆಯೆನಲು ಕೊಂಜಾಡೆ ನಾಮಂ” 
(ಮಂಗರಾ. ೨೬-೩). ೩. ಹಾಡುಗಳನ್ನುಳ್ಳ ಪುರಾಣಪ್ರಸಂಗ, _-ಹರಿ 
ಕಥೆ: ಹಾರ್ಮೊನಿಯಂ ಅದೇ ಆಗಷ್ಟೇ ಕೀರ್ತನಗಳಿಗೆ ಬಳಸತೊಡ 
ಗಿದ್ದರು (ಸ್ಮೃತಿಚಿ. ೭೮). ೪, ದೇವಾಲಯ ಮುಂತಾದ ಕಟ್ಟಡ; 
ಕಲಾತ್ಮಕ ಕೃತಿ: ಕೊಣ್ಣಿಶುಲರ ಕುಪ್ಪ ಕೀರ್ತ್ತಿವರ್ಮ್ಮಗೋಸಾ 
ಸಿಯ ನಿಟಸಿದಾ ಕೀರ್ತ್ತನ (ಎಇ. xx1, ೨೦೬-೧೩; 751), (ಸಂ.1 

ಕೀರ್ತನಂಗೆಯ್‌, ಕೀರ್ತನಗೆಯ್‌ (ಕ್ರಿ). ಹೊಗಳು; ಸ್ತೋತ್ರ 
ಮಾಡು: ಅಂಗೆ ಮಣಿದೊಲವಿಂ ಕೀರ್ತನಂಗೆಯ್ಕೂತಿರ್ದರ್‌ 
(ಶಬಶಂ. ೧-೮೪). ಕೀರ್ತೆನೆಗೆಯ್‌ : ಧಾತ್ರೀತಳಂ ಕೂರ್ತು ಕೀರ್ತನೆ 
ಗೆಯ್ಗುಂ ಜಯದುತ್ತರಂಗನಂ (ಎಕ. ೫11, ಶಿವಮೊ. ೯೭-೭ ; 1113). 

[ಕೀರ್ತನ 4 ಕೆಯ) 

ಕೀರ್ತನಕಾರ "ಕೀರ್ತನಗಾರ' ನೋ. 

ಕೀರ್ತನಗಾರ, ಕೀರ್ತನಕಾರ (ನಾ). ಹರಿಕಥೆ ಮಾಡುವವನು; 
ಕೀರ್ತನೆ ಮಾಡುವವನು: ಹಟದಿ ಕೀರ್ತನಗಾರ ಬೆವರನೊರಿಸಲು 
ಹಿಂದೆ ಸರಿದ ನಿಶ್ರಾಂತಿಗಾಗಿ (ಸಖೀಗೀ. ೭೩-೭). ಶೇರ್ತನಕಾರ: 
ಆ ಕೀರ್ತೆನಕಾರನದು ಒಳ್ಳೆಯ ಕಂಠ, ಅವನು ಹೇಳುವ ಹಾಡುಗಳೂ 
ಮಧುರ (ಸ್ಕ್ಯೃತಿಚಿ. ೭೮). 


35 


40 


45 
[ಕೀರ್ತನ *- - ಕಾರ್ಶ (£ -ಕಾಜ)] 


ಕೀರ್ತಿಗೆ (ನಾ). ಒಬ್ಬಾತನ ಹೆಸರು: 


ಕೀರ್ತಿಗಾವುಂಡ (ನಾ). ಒಬ್ಬಾತನ ಹೆಸರು: 


ಉಂಟುಮಾಟ್ಟುದು ಬನಂ ಕರ್ಣಾಮೃತಾಸಾರಮಂ (ಮೆಲ್ಲಿಪ. ೧೪-೧೫೨). 


ಕೀರ್ತಿಮುಖ 


ಕೀರ್ತೆನಗೆಯ್‌ "ಕೀರ್ತನಂಗೆಯ್‌' ನೋ. 
ಕೀರ್ತನೀಯ (ಗು). ಹೊಗಳುವುದಕ್ಕೆ ಯೋಗ್ಯವಾದ; ಉಲ್ಲೇಖ 


ನೀಯ; ಶ್ಲಾಘ್ಯ ನ 


(ಸಾಹಿವಿ. ೧೪). 


ಊಜಿ೯ತವಲ್ಲದುದು ಕೀರ್ತನೀಯವೆ? 


(ಸಂ. 


5] ಕೀರ್ತನೆ (ನಾ). ೧. = ಕೀರ್ತನ ೨: ಕೀರ್ತನೆಗೆ ಸಂದ ನಂದ್ಯಾವರ್ತದ 


ಪರ್ಚಿಂದೆ ಪೆರ್ಚುಗುಂ ವೈಡೂರೈಂ (ಆಟ್ಟಿಮ. ೪-೧೩); ಆತನ ಸರಸ 
ಕೀರ್ತನೆಗೊಲಿದು ಚಿತ್ತದೊಳು (ಬಸಪು. ೩೦-೮); ನಾಲಗೆಗೆ ಭವದಡಿಯ 
ಕೀರ್ತನೆ ಕೀಲಿಸಲಿ (ಗಗಶಾ. ೧೭-೬೩); ಪ್ರಾರ್ಥನೆ ಮಾಡಿದರೆ ಸಿಕ್ಕದ್ದು 
ಕೀರ್ತನೆ ಮಾಡಿದರೆ ಸಿಕ್ಕೀತೇ (ಗಾಜಿ). ೨. ದೇವೆರ ಸ್ತುತಿರೂಪವಾದ 
ಹಾಡು; ದೇವರನಾಮ: ಇನನು ದೇವಾಲಯದ ಹಿಂಭಾಗದಲ್ಲೇ 
ನಿಂತು... ಕೀರ್ತನೆಗೆ ತೊಡಗಿದ (ಭಾರದ. ೨೯೨); ಪೂಜೆಮಾಡಿ 
ಕೀರ್ತನೆ ಹಾಡಿದ ಮೇಲೆ (ಚಂದ್ರಸ. 9). ೩. ಕೀರ್ತಿ. (ಸಂ. ಕೀರ್ತನಾ) 


ಕೀರ್ತಿ (ನಾ). ೧. ಹೇಳಿಕೆ; ವರದಿ; ಪ್ರಸ್ತಾಪ. ೨. ಯಶಸ್ಸು; 


ಖ್ಯಾತಿ; ಪ್ರಸಿದ್ಧಿ : * ಒಸಗೆ ಜಸ ಕೀರ್ತಿಯಕ್ಕುಂ? (ಕವಿಕಂ. ೨೫೬) ; 
ಅಸ್ಲೆಯ ಕೀರ್ತಿ ಕುನ್ನಕದ ವಾರ್ದಿಯ ಮೇಲದು ನೋನ್ತು ಭಕ್ತಿಯಿಮ್‌ 
(ಎಕ. 11, ೨೧-೩; 700); ಕೀೀರ್ತಿ೯ಗೆ ತಾವೆ ಪಾತ್ರರಾಗಿರುತಿರಲು 
(ತಿರುರ. ೯-೧೫) ; ಕಾಯವಿದಳಿವುದಗ್ಗದ ಕೀರ್ತಿಯುಳಿವುದು (ಕುವ್ಯಾಉ- 
೯-೭೩). ೩. ಮನೆ; ಕಟ್ಟಡ; ಸೌಧ. "ಕೀರ್ತ್ಯುನ್ನತ' ಪರಾ. 
೪. [ಜೈನ] ಪಾರಿವ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು 
ಸೂತ್ರಗಳಲ್ಲಿ ಒಂದು: ಕೀರ್ತಿಯೆಂಬುದು ಪರಮಕರೀರ್ತಿ 
ಯಪ್ಪರ್ಹದ್ದೇವನ ತತ್ವಮಂ ಭಾವಿಸಿ ... ತಪದೊಳೆಸಗಿದೊಡೆ ದಿವ್ಯ 
ವಿಜಯ ಪರೆಮಾನುಪರೆಮರ್ಕೀಶ೯ಿಯಂ ತನಗೆ ಮಾಲ್ಕುಂ 
(ಚಾವುಂಪ. ೨೫೦). (Ao. 


ಕೀರ್ತಿಕಾಮ (ನಾ). ಕೀರ್ತಿಯ ಬಯಕೆಯುಳ್ಳವನು; ಕೀರ್ತಿ 


ಯನ್ನು ಅಪೇಕ್ಷಿಸುವವನು: ಲಾಗದ್ವೇಷಮಿಲ್ಲದೆಯುಂ ಕೀರ್ತಿಕಾಮ 
ನಲ್ಲದೆಯುಂ ಚತುರ್ಪ್ವಿಧಾಹಾರ ನಿವೃತ್ತಿಗೆಯ್ದು (ಮಲ್ಲಿಪು. ೧೧-೨೧) ; 
ಗಣಪತಿ ಕೀರ್ತಿಕಾಮನಾಗಿ ಬಂದವನಲ್ಲ ಎಂದು ಅವರು ಅರಿತಿಲ್ಲವೆ 
(ಹೊಸಕ್ತಿ. ೩೮). [ಕೀರ್ತಿ + ಕಾನು] 

ನಿನಗೀಗೆ ಕೀರ್ತಿಗನೇಳ್ಗೆಗಳ್ಳೆ 
ಸುಗಿಗುಂ ವಿದ್ವಿಪ್ಪಭೂಮಂಡಲಂ (ಎಇ. XVI, ೩೫೮-೪೦, 11ನೆಯ ಶತ). 

[ಕೀರ್ತಿ + ಇಗ್ಯ) 
ಚಿತ್ರವಳ್ಳಿಯ ಕೀರ್ತಿ 
ಗಾವುಣ್ಣನ ಮಗಂ ಮಿಂಣ್ಣ ಗಾವುಣ್ಣ (ಎಕ. 137, ಸೊರಬ. ೭೨-೩;1084). 
[ಕೀರ್ತಿ + ಗಾವುಂಡ (೮. ಗಾಮುಂಡ)] 


ಕೀರ್ತಿದೇಹಿ (ನಾ). ಕೀರ್ತಿಯನ್ನೇ ದೇಹವಾಗಿ ಉಳ್ಳವನು; 


ಮರಣ ಹೊಂದಿದವನು : ಕೀರ್ತಿದೇಹಿಗೆಲ್ಲಿಯದು ಮರಣ? 
(ಸೂರ್ಯಪಾ. ೧೫-೫). "ಕೀರ್ತಿಶೇಷ? ನರಾ. (ಸಂ. ಕೀರ್ತಿದೇಹಿನ್‌] 


ಕೀರ್ತಿಸರ (ನಾ). ಕೀರ್ತಿಯಲ್ಲಿ ಆಸಕ್ತಿಯುಳ್ಳವನು; ಯಶಸ್ಸನ್ನೇ 


ಗುರಿಯಾಗಿ ಇಟ್ಟುಕೊಂಡವನು: ಕೀರ್ತಿಪರರಾಗಿ ಬಾಳ್ವರ ವಾರ್ತೆಯ 
ನಂತಿಂತುವೆಂದು ಪೇಳಲ್ಬಹುಳಂ (ಹಮಾರ. ೫-೬೪). [ಕೀರ್ತಿ + ಪರ] 


ಕೀರ್ತಿವುಖ (ನಾ). ೧. ಬಳೆಯಾಕಾರದ ಒಂದು ಆಭರಣ: ಕನ 


ಕಾಂಬುಜನಾಳಂ ಸುತ್ತನಂಬುಜಂ ಕೀರ್ತಿಮುಖಮನನುಕರಿಸೆ ನಿತಂಬಿನಿ 
ಕೇಯೂರಂ ತನಗೊಪ್ಪೆ ನಾಡೆ ಸೊಗಯಿಸಿದಳ (ಶಾಂತಿಪು. ೮-೧೯) ; 
ತನ್ನ ಕೀರ್ತಿ ದಿಗ್ಗಜರದನಕ್ಕೆ ಕೀರ್ತಿಮುಖಮಾಗೆ (ಪಂರಾಮಾ. ೧-೧೪೧); 
ಕೀರ್ತಿಮುಖವ ತೋಳೊಳು ತೊಡಿಸಿ (ಸಿದ್ಧರಾ. ೮-೮೦); ಕತೆಯ ಸಣ್ಣ 
ಮೂರ್ತಿಗೆ ಕಾವ್ಯದ ಕೀರ್ತಿಮುಖವನ್ನು ಕಟ್ಟಿದಂತಾಗಿ (ಸಾಹಿವಿ. ೧೦೮). 


ಕೀರ್ತಿಯಯ್ಯ ೧೮೬೦ ಕೀಲ್‌ 


೨. ಕೀರ್ತಿಯ ಮುಖ, ಮುಂಭಾಗ, ಕುಡಿ. ೧,೨:| | ಕೀರ್ತಿಶೇಷ (ಗು). ಯಶಸ್ಸಿನಲ್ಲಿ ಉಳಿದ; ಯಶಸ್ಸನ್ನು ಮಾತ್ರ 
ನಿನ್ನ ಕೀರ್ತಿಮುಖಂ ಕೀರ್ತಿಮುಖಂಬೊಲೇನೆಸೆದುದೋ ದಿಗ್ಗಂತಿದಂತಂ ಉಳಿಸಿಹೋದ ; ಸತ್ತ: ಟು” . ಪತಿಯೊಡನೆ “ೈಹೆಗಮನ 
ಗೆಳೊಳ್‌ (ಪಂಪಭಾ. ೬-೬೬). ೩. ದೇವಾಲಯಗಳಲ್ಲಿ ಸಿಂಹಾ ಮಾಡಿ ಕೀರ್ತಿಶೇಷಳಾದಳು (ವಚಭಾ. ಚ [ಸಂ.] 

ಕೃತಿಯ ಒಂದು ಶಿಲ್ಪ; ಸಿಂಹಲಲಾಟ: ಚೈತ್ಕಾಲಯದ ರೇಖೆಯ ಶೀರ್ಶಿಸು (ಕ್ರಿ). ಕೊಂಡಾಡು ; ಹೊಗಳು; ಸ್ತುತಿಸು: “ಕೀರ್ತಿಸು- 
ಭವನಿಕೆಯ ಮುಂದಣ ಕೀರ್ತಿಮುಖದ ಸಿಂಹಾ (ಪ್ರತಿಷ್ಠಾ. ೩-೨೪). | 5 ವರ್ಣನೇ ೫ (ಕಮಧಾ); ಅರಸುಗಳೆಲ್ಲಂ ಬಾಯ್ಕೈೇಳ್ವರೆಂದು ಎಎ. ಧರಣಿ 


೪. ಒಬ್ಬಾತನ ಹೆಸರು: ಮುನ್ನಧರೆಯೊಳು ಸಂದ ರವಿಸುತ ಕೀರ್ತಿ ತಳಂ ಕೀರ್ತಿಸೆ (ಆದಿಪು. ೧೪೪೯); ಕೂರ್ತು ಶೀರ್ತಿಸುವುದುರ್ವೀ 
ಮುಖ ಸಿಬಿ ಕಂದವಾಹನರು (ಬಸ. ೧೮-೧೯). ಮಂಡಲಂ ದುರ್ಗನಾ (ಸಂಚತಂ. ೧೧-೮); ರುಕ್ಮಿಣಿಯರಸನನು ಕೀರ್ತಿ 
ಕೀರ್ತಿ * ಮುಖ] ಸುತ (ಕುವ್ಯಾಸ. ೭-೪೪ ಓರಿಇ.) ; ತಮ್ಮಂ ಕೀರ್ತಿಸೆ ನಲ್ಮೆಯೊಲ್ಮೆ ಕಡು 

ಕೀರ್ತಿಯಯ್ಯ, ಕೀರ್ತೆಯ್ಯ (ನಾ). ಒಬ್ಬಾತನ ಹೆಸರು: ಕೀರ್ತಿ ಚಾಗಂ ಕೂಡೆ ಸಂಭಾಷಣಂ ನಿಮ್ಮಂ ಕೀರ್ತಿಸಲಡ್ಡ ನೋಣಕಿ ಬಡಚಾಗಂ 


ಯಯ್ಕಂ ಮಣ್ಣಳೇಸ್ಟರೆಂ (ಸೌಇಇ. XX, 0-೪೨; 1109); |10 ಮೌನಮೀ ಭೂಮಿಪರ್‌ (ರತ್ನಾಶ. ೭೩೭). [ಕೀರ್ತನ + -ಇಸ್ಕು] 

ಕೀರ್ತೆಯ್ಯ : ಬಸದಿಯ ರಾವಚನ್ಹ್ರ ಕೀರ್ತೆಯ್ಯ (ಎಕ. ೫1, ಕೀರ್ತಿಸ್ತೆಂಭ (ನಾ). ಯಶಸ್ಸಿನ ಗುರುತಿಗಾಗಿ ನಿಲ್ಲಿಸುವ ಕಂಬ; 

ಚಿತ್ರದು. ೫೦-೨೪ ; 968). (ಕೀರ್ತಿ + ಅಯ್ಯ) ಗೆಲ್ಲಗಂಬ: ಈ ಸಿಂಧುವ ತೀರದೊಳ್‌ ನಿಸಿ ಕೀರ್ತಿಸ್ತಂಭಮಂ 
ಕೀರ್ತಿಲಾಲಸೆ (ನಾ). ಹೊಗಳಿಕೆಯ ಸಾ ಕೀರ್ತಿಯ ಗಳಿಕೆ (ಪುಷ್ಪಪು. ೬-೧೬). [ಕೀರ್ತಿ ಸ್ತಂಭ] 

ಯಲ್ಲಿರುವ ಉತ್ಸುಕತೆ, --ಅತಿಶಯ ಆಸಕ್ತಿ: ಧನದಾಶೆಯೋ | | ಕೀರ್ತೆಯ್ಯ "ಕೀರ್ತಿಯಯ್ಯ' ನೋ. 

RR .* ನಮ್ಮ ಕರ್ಮಗಳ ಗುರಿಯಾಗಿರುತ್ತದೆ |15| ಕೀತ್ರ ಥಿ (ನಾ). ಹೊಗಳಿಕೆಯ ಅಪೇಕ್ಷೆಯುಳ್ಳವನು : ವಿದ್ಯಾರ್ಥಿ 


(ಧರ್ಮಸಾ. ೧೧೫). (ಕೀರ್ತಿ + ಲಾಲಸೆ] ನ ಅಥವಾ ಕೀತ್ಮರ್ಥಿಯಾಗಿ ಹೋಗಿದ್ದರೆ ಆರು as .ಪ್ರತ್ಕಾ 
ಕೀರ್ತಿವಂತ (ನಾ). ಪ್ರಸಿದ್ಧ ನಾದವನ್ನು; ಯಶಸ್ವಿಯಾದವನು: (ಕಿ). ಗಮನವನ್ನು ಬಸ ನಕು (WS ೧೫೯). (ಸೆಂ. ಕೀರ್ತೈರ್ಥಿನ್‌] 
(bear + -ವಂತ] ಕೀರ್ತ್ಯ ನ್ವಿತ (ನಾ). ಯಶಸ್ಸಿನಿಂದ ಮ ತನ್ನೆಂ ಸತತಂ 
ಕೀರ್ಶಿವಡೆ (ಕ್ರಿ). ಕೀರ್ತಿಯನ್ನು ಗಳಿಸು; ಹೆಸರುವಾಸಿಯಾಗು ; ಕ ಗುಣನಿಧಿ ಗುಣವರ್ಮಂಗೆ ಕೀರ್ತ್ಯನ್ವಿತಂ ಸತ್ಕೃತಿ 
ಯಶಸ್ಸು ಪಡೆ: ದೀನಾರ್ಶ್ಮಿಗಂ  ಬಡನಗ್ಗೆ ೯ಜಕಿದರ್ಗಿತ್ತು ಕೀರ್ತೀವಡೆದ|20| ಲಕ್ಷ್ಮೀಕಾಂತೆಯಂ .., ಶಾಂತಿವರ್ಮಂ (ಪುಸ್ಪಪು. ೧-೭೨). 
(aa. XX, ೭೦-೨೬ ; ys ದಿಕ್ಕುದಿಕ್ಕಲಿ ಕೀರ್ತಿವಡೆದ ಕಂಠೀ; [ಕೀರ್ತಿ + ಅಸ್ವಿತ) 
ರವ ಸಕ್ಕರೆವಿಲ್ಲನರೂಪ (ಕಂನವಿ. ೨೬-೩೯). [ಕೀರ್ತಿ ಪಡೆ] | | ಕೀರ್ತುನ್ನತ (ನಾ). ೧. ಯಶಸ್ಸಿನಿಂದ ಶ್ರೇಷ್ಠವಾದುದು. 


ಕೀರ್ತಿವರ್ಮ (ಸಾ). ಒಬ್ಬಾ ತನ ಹೆಸರು: 
ಶುಲರ ಕುಪ್ಪ ಮ ಗೋಸಾಸಿಯ ನಿಆಸಿದಾ ps, 


೨. ಮಹಡಿಯಿಂದ ಎತ್ತರವಾದುದು ೧, ೨: ಇದು ಪದ್ಮಾವಸಥಂ 


| ದಿವಾಕರೆನವೊಲ್‌ ಕೀರ್ತುನ್ನತಂ ಪಾತ್ರದಾನದವೊಲ್‌.. 
(ಎಇ. 2೧೮1, ೩೪-೧೧; 731). (ಸಂ. ಕೀರ್ತಿ ವರ್ಮನ್‌] 25| ತಾನೆನಿಪನ್ನೆಗಂ ಹರಿಹರೆಶ್ರಿ ಪ ಮಾಡಿದಂ ಭೂಪಾಳನ ದಂಡನಾಥ 
ಕೀರ್ತಿವಲ್ಲಭ (ನಾ). ಪ್ರಶಂಸೆಗೆ ಒಡೆಯ; ಯಶೋವಂತ: ಧನಿಕನು | ತಿಳಕಂ ಪೋಲಾಳ್ವದಂಡಾಧಿಪಂ (ಎಕ. ೫1, ದಾವಣ. ೨೫-೭೫ ; 1224). 
ರಾಜಪೂಜ್ಯನು ವಳು (ಕುವ್ಕ್ಯಾಉ. ೩-೧೧೫). | (d+ ಉನ್ನತ] 


[ಕೀರ್ತಿ + ವಲ್ಲಭ) 
ಕೀರ್ತಿವಿಖ್ಯಾತ (ನಾ). ಬಹಳ ಯಶಸ್ಸನ್ನು ಪ ಡೆದನನು: 
ಸಂಗ್ರಾಮ ಗರುಡಂ ಮನುಜಮಾನ್ವಾತಂ. ಕೀರ್ತಿವಿ ಖ್ಮಾ ತಂ 


ಕೀರ್ಲು "ಕೀರಲು? ನೋ. 
ಶಕೀಲ್‌, ಕೀಲ್ಜಿ ಕೀಲು (ನಾ). ೧. ಅಗುಳಿ; ಬೆಣೆ: ಕೀಲೊಳೆ ಕಿಚ್ಚು 
30 | ಪುಟ್ಟಿ ಭೋರ್ಗರೆದುರಿದಂತೆ (ಪಂಸಭಾ. ೭-೧೬); ನಮ್ಮ ಬಲಂ ಕೀಲ್ಕ 


(ಸೌಇಇ. XX, ೪೭-೮; 1074). [ಕೀರ್ತಿ + ವಿಖ್ಯಾತ] ಳೆದ ಜಂತ್ರದಂತೆ ಕಚಕುಲಮಾಗಿರ್ದ ಪುದು (ಪಂಚತಂ. ೨೦೬-೨೦) ; 
ಕೀರ್ತಿವಿಶಾಲ (ಗು). ಬಹಳ ಹೆಸರುವಾಸಿಯಾದ ; ವಿಪುಲ ಯಶ ಧುರದೊಳಸಿಲತೆಯನುಚ್ಚಿದೊಡರಿನೃಪಯುವತಿಯರ ಮು ಗುಳ ಕಂಕ 
ವುಳ್ಳ: ಸಮರ ಕರಾಳ ದೃಷ್ಟದ್ಮುಮ್ನಕೀರ್ತಿವಿಶಾಲ ಧೀರ ಶಿಖಂಡಿ ಣದಾ ಕೀಲ್ಷರತರದಿನುಚ್ಚಿದವು ನಿಜಕರ ಖಳ್ಗಮವರ್ಕ್ಕೆ ಕೀಲೆ ಶಾನ್ತರ 
ಸಹಿತಾ ದ್ರುಪದನೈತಂದೆ (ಕುವ್ಯಾವಿ. ೧೦-೪೫). [ಕೀರ್ತಿ ವಿಶಾಲ] | ನೃಪತೀ (ಎಕ. ೪11, ನಗರ. ೩೫-೨೦ ; 1077) ; ಬಿಲ್‌ ಕೆಟ್ಟಿ ವರ್‌ 


ಕೀರ್ತಿನಿಹಾರ (ನಾ). ಯಶಸ್ಸಿನಲ್ಲಿ ವಿಹರಿಸುವವನು; ಕೀರ್ತಿ 
ಶಾಲಿಯಾದನನು: ತಾರಾಪತಿವತ್‌ ಕೀರ್ತಿವಿಹಾರಾ ... ದೂರೀ 
ಕೃತ ಬಲವಿಸ್ತಾರಾ (ಕವಿರಾ. ೩-೨೩೫), [ಕೀರ್ತಿ 4 ನ) | 
ಕೀರ್ತಿವೀರ (ನಾ). ಒಂದು ಬಗೆಯ ಆಭರಣ: ಮನ್ನಿಸಿ ತರಹೇಳಿ| | ಕೀಲಿಗೇಂ ಕಡಿದಪರೆ (ಹೆಬ್ಬೆರ. ೧೮-೧೮). ೨. (ಬಾಗಿಲು, ಪೆಟ್ಟಿಗೆ 
ಕೀರ್ತಿ ವೀರವ ಚಕ್ರಿ ಕನ್ನೆಯ ಬಳಿಗಟ್ಟಿ ದಂತೆ ಚಿನ್ನದ ಚ ಮುತ್ತಿನ | ಮುಂತಾದುವುಗಳಿಗೆ ಭದ್ರಪಡಿಸಲು ಹಾಕುವ) ಬೀಗ. "ಕೀಲ್ಲ kD 
ಸೆರಗಿನ ಸೀರೆ ಚೆನ್ನೆಯರರಸಿಗೊಪ್ಪಿ ದುದು (ಭರಚ. ೬೮-೮೪). * [2] ನ ಪರಾ. ಕೀಲಿ; ೧. ಕೀಲಿ ಸಡಲಿ ಪುರ ಬೇಪುದ ಕಂಡೆ (ಶಿನಗೀ. ಆ). 
| 


35 ಕೀಲಂ ತಡವರಿಸಿದರೆಂಬಂತೆ (ಧರ್ಮಾಮೃ. ೧೨-೬೫) ; ಅಚ್ಚುಡಿದು 
ಕೀಲ್‌ ಮುಜಕಿದು (ಇಹರ. ೪೩-೧); ಕೀಲ ತೆಗೆಯಚ್ಚುಗಳ ಹೆರೆ ಬಲು 
ಗಾಲಿಗಳ ಜೋಡಿಸು (ಕುವ್ಯಾಕ. ೮-೧೨), ಹಡಗಿಗಹ ಹೆಮ್ಮರವ 


ಕೀರ್ತಿವೆಲು (ನಾ). ಯಶಸ್ಸ ಸ್ಸನ್ನು ಪ ಪಡೆ; ಹೊಗಳಿಕೆಯನ್ನು ಗಳಿಸು: ! ೨. ಪೆಟ್ಟಿಗೆಯಲ್ಲಿಟ್ಟು ಕೀಲಿಹಾಕಿರಿ (ಬೆಟ್ಟಿಹೊ. ೬೧); ಮುಂದಿನ 
ಪುಣ್ಯವಹಂದು ಪವಿತ್ರ ಭಕ್ತಿ ಸುಶೀಲರಪ್ಪರು ರತ! ಹರು | ಕೋಣೆಯ ಕೀಲಿ ಮುರಿದಿತ್ತು (ಕೊತಕಾ.೩೩). ೩. ಗಡಿಯಾರ, ಯಂತ್ರ 
(ಬಸಪು. ೫೪-೮೫). [sear + ನು] | ಮೊದಲಾದುವನ್ನು ನಡೆಯಿಸುವುದಕ್ಕಾಗಿ ತಿರುಗಿಸುವ ಕೀಲು, 
ಕೀರ್ತಿಶಾಲಿ (ಗು). ಖ್ಯಾತ; ಪ್ರಸಿದ್ಧ; ಕೀರ್ತಿವಂತ: ಪಂಚನಾದ ಸುರುಳಿ: ಕೀಲಿ ಮಿಡಿಯೆ ಮಂಚದೊತ್ತಿಗೆ ಬಂದು ಪಾಂಚಾಳಿಕೆಗಳು 
ಆಯ್ಕನವರಿಗೆ , . . ಇಬ್ಬರು ಕೀರ್ತಿಶಾಲಿ ಗಂಡು ಮಕ್ಕಳಾಗುವರೆಂದು | 45 ನಿಂದುತವಗೆ ವೀಳೆಯಗೊಡುತಾಲವಟ್ಟವಿಕ್ಕಲು (ಭರಚ. ೧೧-೪೭); 
ಹರಸಿದರು (ಸಂಗೀಕ. ಸ (ಸಂ. ಕೀರ್ತಿಶಾಲಿನ್‌) | ಗೋಡೆ ಗಡಿಯಾರಕ್ಕೆ ವಾರಕ್ಕೊಮ್ಮೆ ಕೀಲಿ ಕೊಹಬೇಕು (ರೂಢಿ). 


ಶೀಲ, ೧೮೬೧ ಕೀಲಣಿ 


ಕೀಲು: ೧, ಮೊಗಲರ ಸಾಮ್ರಾಜ್ಯದ ಕೀಲು ಸಡಿಲಿತು (ಛತ್ರಶಿ. ೨). 
೩. ರಹಸ್ಯ; ಮರ್ಮ; ಗುಟ್ಟು: ಕಾಮನ ಸುಟ್ಟು ಹೋಮವನುರುಹಿ 
ತ್ರಿ ಫುರಸಂಹಾರ ಕೀಲನಜಕಿಯ ಬಲ್ಲೊಡೆ ಯೋಗಿಯಾದಡೇನು ಜೋಗಿ 
ಯಾದಡೇನು (ಅವಚಂ. ೭೫-೩೩೪); ತೊಡಕಿನ ಕೀಲನಜಾಡೆೊಡನೆ 
ಮಾಡುವಲಾಲನೆಯಜ್‌ವವನೆ ವೈದ್ಯಂ (ಅಶ್ವಶಾ. ೯೧-೯); ಕಾಲವ 
ಕಾಲನೆನಬೇಡ ಧರ್ಮದ ಕೀಲು ಬೇಜಕೆಂದ (ಸರ್ವಜ್ಞ. ೬೨೫) ; 
ನಮ್ಮೆಲ್ಲರ ಉದ್ಧಾರದ ಕೀಲು ಇಲ್ಲಿಯೇ ಇದೆ. (ಬೆಟ್ಟಿ ಹೊ. ೯೭). 
೪. ಬೆಂಕಿ: ಆವನೊರ್ವಂ ಪ್ರಾಣವಸ್ತು ಪೆಂಬಿನಜಲೋಭದಿಂ ಕೀರ್ತಿಯಂ 
ಕಿಡಿಸಿಕೊಂಡಿಹನೊ ಆ ಪಾಸಪಿಸ್ಟಂ ಕೀಲಿಂಗೆ ದೇವಾಲಯಮಂ, ಸುಡುವ 
ನೋಪಾದಿ (ಸಂಚತಂ. ೨೦೯-೬).;: ಕೀಲಿಂಗೆ ದೇಗುಲವನಳಿನ ದರ್ಪ 
ದಂತೆ (ಹಚಕಾ. ೩-೧೦), [ಆ ಸಂ. ಕೀಲ] 
ಕೀಲ್ಕ "ಕೀರ ನೋ. 
ಶೀಲ್ಕ (ನಾ). ೧. ಗೂಟ; ಅಗುಳಿ; ಬೆಣೆ; ಮೊಳೆ; ಕಡಾಣಿ. 
೨. ಕಂಬ; ` ಸ್ತಂಭ. ೩. ಈಟಿ; ಭರ್ಜಿ. " ಕೀಲಾಯುಧ? 
ಪರಾ. ೪. ಕೀಲಕವೆಂಬ ಪರ್ವತ. ೫. ಅರಗು. ೬. ಬೆಂಕಿ. 
೭. ಬೆಂಕಿಯ ಜ್ವಾಲೆ: ಜ್ವಾಲಾಸುರಂ ಸೊಳ್ಳಿ ಕೀಲಪ್ರಪುಂಜಗಳ 
ಸಾಲಿಡುತ (ಗುರುಚಾ. ೧೦-೨೨). ೮. ಹೆದ; ಗುಟ್ಟು; ರಹಸ್ಯ: 
ಅನುಭಾವದ ಕೀಲವನಾರು ಅಜ್‌ಯರಲ್ಲ (ಅಖಂಡೇ. ೧೯೧-೧೦); 
ನಾಲಗೆಯ ಕೀಲವನು ಶೀಲದಲಿ ತಾನೇಕಿದು ಶೂಲವದು ರುಚಿಯು ಎಂದಿ 
ಹನು ಮುದಿಯಲಿ ಬಾಲನಂಶಿಹನು (ಸರ್ವಜ್ಞ. ೨೦೧೬). ೯. ಹಿಡಿತ; 
ಅಂಕೆ: ಅವರು ಬಿಟ್ಟಿ ಎಂಜಲನ್ನುಣ್ಣುವೆ ... ಅವರ ಕೀಲದಲ್ಲಿರುವೆ 
(ಪರೆಮ. ೧೬೪). [ಸಂ.] 
ಕೀಲಂಗಿ (ನಾ). ಕೊಂಡಿಗಳುಳ್ಳ ಅಂಗಿ (7): 'ಅಚ್ಚಮುದ್ದಂಗಿ 
ವಜ್ರದೆ ಕೀಲಂಗಿ ಮಾರಿವೋ ನಿನ್ನ ಮೈಯಂಗಿ ಕಂದಯ್ಯ ಮದ್ದೂರ 
ಸಂತೆ ಮಳಿಗೇಲಿ (ಹಳ್ಳಿಯ. ೮೯). 
[ಕೀಲು (ಆ ಕೀಲ್‌) + ಅಂಗಿ] 

ಕೀಲಕ, ಕೀಳಕ (ನಾ). ೧. ಅಗುಳಿ; ಗೂಟ; ಮೊಳೆ: “ಸ್ಥಾಣು 
ರುದ್ರನುಂ ಕೀಲಕಮುಂ? (ವಸ್ತುಕೋ. ೧೧೮-೫). ೨. ಕೊಡತಿ; 
ಸುತ್ತಿಗೆ: ಕೊಡತಿ ಕೀಲಕ ಮೆನಿಕ್ಕು? (ಮಂಗರಾ. ೧೧೩-೮). ೩. ಹಸು 
ಗಳನ್ನು ಕಟ್ಟುವ ಕಂಬ: (8). ೪. ಒಂದು ಪರ್ವತ : ಡಮರು 
ಧ್ವಾನದಿಂದೊಡೆದಜಾಂಡಮಂ ಕೀಲಕಾದಿಗಳ ಸದಹತಿಯಿಂದೆ ನುರ್ಗಿ 
(ಭಾವಚಿಂ. ೩-೫). ೫, ಅರುವತ್ತು ಸಂವತ್ಸರಗಳಲ್ಲಿ ನಲವತ್ತೆರಡನೆ 
ಯದು: ಪ್ರಭವ ವಿಭವ... ಕೀಲಕ, ಸೌಮ್ಯ... ಕ್ಷಯ 
ವೆಂದಜುವತ್ತು ತೆಆನ್‌ (ವಿವೇಕ. ೨೬೩). '೬. ಬೆಂಕಿಯ ದೊಡ್ಡ | 
ಜ್ವಾಲೆ : “ಉರಿಯ ಪೆರ್ಜ್ತಾಲೆ ಕೀಲಕಮೆನಲ್‌ ? (ಮಂಗರಾ: ೧೪-೮). 
೭. ನಲವತ್ತೈದು ಮಂತ್ರಸಾಧನಗಳಲ್ಲಿ ಒಂದು: ಕೀಲಕ... 
ಪಂಚಚತ್ವಾರಿಂಶನ್ಮಂತ್ರಸಾಧನಂಗಳೊಳು ಪ್ರಜ್ಞಿ ಗೊಂಡು (ಎವೇಳ.೮೦). 
೮. ರಹಸ್ಯ; ಗುಟ್ಟು : ಕೇಳಿ ತಿಳಿದಾ ರಾಜಯೋಗದ ಕೀಲಕವನೆಲ್ಲವನು 
(ಗಗತಾ. ೨೦-೧೦೧). ೩. ಅರಗು; ಲಾಕ್ಷ: “ಲಾಕ್ಷ ಕೃಶಾನು ಧಾತ್ರಿ 
ಧರ ಕಾಷ್ಠಗಳೆಂಬಿವು ಕೀಲಕಾಹ್ವಯಂ (ನಾನಾರ. ೧೦೨); *ಅರಗಗ್ನಿ 
ಕೀಲು ಗಿರಿ ವತ್ಸರವೈ ದುಂ ಕೀಲಕಾಖ್ಯಂ” (ನಾನಾಕಂ. ೧೨೫). | 
ಕೀಳಕ: ೧. “ಧ್ರುವಕಃ... ಕೀಳಕ;- ಈ ೬ ಸಿಡಿಯ್ದಗೂಂಟಿರ* 
(ಹಲಾಯು. ೭೪-೨೯೭). (ಸಂ.] I 
ಕೀಲಕಡಗ (ನಾ). ಬಿಚ್ಚಲು ಬರುವ ಕಡಗ: ಕೀಲಕಡಗ ಹಸ್ತಕಡಗ 
ಹೀರಾವಳಿ ಡಾಳಿಸುತಿಹ ಸಿಂಹಕಡಗ (ಕಂನವಿ. ೨೪-೩೯). 

[ಕೀಲ್ಕ + ಕಡಗ] 


| ಕೀಲಕಡ್ಡಿ (ನಾ). ಕೀಲಿನ ಕಡ್ಡಿ, ಕೊಂಡಿ: ಕುಂದೆಣದ ಕೀಲ 
ಕಡ್ಡಿಯ ಮಣಿಯಂ ಕೈಯಿಂದ ಪಿಡಿದು (ಸೌಗಂಧಿ, ೨೦೯-೧೨). 
; [ಲ್ಕ + ಕಡ್ಡಿ] 
ಕೀಲಗುಳಿ (ನಾ). ಕೀಲಿನ ಅಗುಳಿ; ಬಾಗಿಲಿಗೆ ಕೂಡಿಸಿದ ತಾಪಾಳ: 
5 ಕೀಲಗುಳಿಯ ಸದ್ದು ಅವನಿಗೆ ಕೇಳಿಸಿತು (ಪುನರು. ೭೯). 
[ಕೀಲ + ಅಗುಳಿ (ಆ ಆಗ್ಗಲ)) 
ಕೀಲಚ್ಚು (ನಾ). ಕೀಲು ಅಳವಡಿಸಿದ ಅಚ್ಚು; ರಥದ ಇರಚು: 
ವಾರಣಂಗಳ ಗುಳವ ಜೋಡಿಸಿ ತೇರುಗಳ ಕೀಲಚ್ಚು ಕೂಬರಯುಗವ 
ನಾರೈದು (ಕುವ್ಯಾಗ. ೧-೨೫) ; ಮಿಣಿ ನೊಗನು ಕೀಲಚ್ಚು ಕೂಬರ ಬಳೆ 
10 ಮೊಳೆಯನಾರೈದು ಹೆರೆಯನು ಬಳಿದು (ತೊರರಾ. ೫-೭-೫) ; ವಾರು 
: ವಂಗಳ ಪೂಡಿ ಕೀಲಚ್ಚು ಬಳೆ ಮೊಳೆಯನಾರೈದು ಸಿಂಧಮಂ ನೆಗಪಿ 
(ಚೆಬಪು. ೪೮-೫೩), [ಹೀಲ್‌ + ಅಚ್ಚು] 
ಕೀಲಜ್ಞಾನ (ನಾ). ರಹಸ್ಯದ ತಿಳಿವಳಿಕೆ; ಮರ್ಮಜ್ಞಾನ : 
ಹೊನ್ನು ಹೆಣ್ಣುಮಣ್ಣೆಂಬ ಮೂಜು ಸಂಕಲೆಯ ಕೀಲಜ್ಞಾನ ಚೀರಣ 
ದಿಂದ ತಡೆಗಡಿದು ವಿರಕ್ತನಾಗಿ (ಘನವ. ೭೩-೬೨). [ಕೀಲೃ + ಜ್ಞಾನ] 
ಕೀಲಣ, ಕೀರಣ, ಕೇರಣಿ, ಕರಣೆ, ಕೀಲಣಿ- ಕೀಲಣೆ (ನಾ). 
೧. ಕೇಲಿಸುವಿಕೆ; ಜೋಡಣೆ; ಕೂಡಿಸಿಕಟ್ಟುವಿಕೆ; ಬಂಧ: 
ಬಂದಿ ಕೀಲಣದ ಹೊಂಬಳೆ ಕಡಗ. . ಕಂಕಣದವೋಲೆ (ಹಚಕಾ. 
೪-೧೨) ; ಒದೆದು ಮಕುಟಿವ ಕಳಚಿದನು ಕೀಲಣದ ಮಣೆಗಳು ಕೆದಜಕಿ 
20 ದೆಸೆದೆಸೆಗೆ (ಕುವ್ಯಾಗ. ೮-೧೩) ; ಹೊನ್ನ ರನ್ನದ ಕೀಲಣದ ಹಲ್ಲಣದ ಥಯ 
ಹದಿನೇಳು ಕೋಟಿಯ (ತೊರರಾ. ೬-೨3೦-೭); ಹೊಳೆವ ಮಕುಟದ 
ಕೀಲಣದ ಮಣಿಗಣದ (ನಿಭಾಗ. ೪-೪-೧೭); ಮಣಿ ಪೂರಣೋರಣದ 
ಕೀಲ[ಪಾಕಾಂ. ರೆ] ಣದ ಮಕುಟದಿಂ (ಚೆಬಪು. ೪೭-೧೫). ೨. ಗುಟ್ಟು; 
ಮರ್ಮ ; ರಹಸ್ಯ: ಕಾಳೋರಗನ ನಿದ್ರೆಯನು ಕೆಡಿಸಿ ಬದುಕುವ ಕೀಲ 
ಣದ ಗಾರುಡಿಗರಾರುಂಟು (ಪ್ರಭುಲೀ. ೮-೧೩). ಕರಣ: ೧. ಕೀರಣದ 
ಪೊಸ ಪೊನ್ನ ಮಣಿಗೆಲಸದಿಂ (ಭಾವಚಿಂ. ೫-೨೬) ; ವಜ್ರಮಾಕ್ತಿಕ ರತ್ನ 
ಕೀರಣದ ಮಕುಟದಿಂ (ವೀಶೈಪು. ೩-೧೬-೭) ; ಮಣಿ ಪೂರೆಣೋರಣದ 
ಹೀರೆ (ಪಾಕಾಂ. ಲ]ಣದ ಮಕುಟಿದಿಂ (ಚೆ ಬಪು. ೪೭-೧೫). ಕೀರಣಿ. 
ಕೀರಣಿಗೆಲಸ' ಪರಾ ಕೀರಣೆ: ೧. ಕೀರಣೆಯ ಕೆಲಸಗತಿಯಂತೆ 
ಕಾಣಿಸಿ (ವೀಕೈಪು. ೮-೨೦-೨೬). ಕೀಲಣಿ: ೧. ಇಟ್ಟಣಿಸಿ ಬಿಗಿದ 
ಮಾಣಿಕ್ಕಲಹರಿಯ ಮುಶ್ತಿನೊಟ್ಟಿಜೆಯ ಕೀಲಣಿಯ ಗಾಡಿಯಿಂದ 
(ಚೆಬಪು. ೩೭-೩೩). ಕೀಲಣೆ : ೧, ಮಿಸುನಿಯ ಕಂಬದಿಂದಖಿಳ ರತ್ನದ 
ಕೀಲಣೆಯಿಂ ಪ್ರವಾಳಮೆಣ್ಣೆಸೆಗಳ ಕೂಟಿದಿಂ (ಧರ್ಮಪ. ೨-೧೫]; ನೀಲದ 
ಪೊಳೆವ ಪರಲ್ಲಳ ಕೀಲಣೆಯಿಂ (ಅರ್ಧನೇ. ೫-೧೦೭) ; ತರತರದ ಕೀಲ 
ಣೆಯ ಹೊಂಗೆಲಸದ ಸುರೇಖೆಗಳ ಕೊರಳ ಹೀರಾವಳಿಯ (ಕುವ್ಯಾಭೀ. 
೮-೧೦) ; ಎಲೆ ಮುನಿಪ ದಯೆಯಿಂ ಬಿಡಿಸು ಮಕ್ಕಳ ಕೀಲಣೆಯನೆನಲು 
(ಸಾಳ್ವಭಾ. ೧೭-೩೨). ೨. ಇಷ್ಟಲಿಂಗದ ಕೀಲಣೆಯನಜಕದಲ್ಲದಾಗದು 
ಹೇಳುವೊಡೆ ಶಿವಭಕ್ಷ್ಮಿ (ಪ್ರಭುಲೀ. ೧೬-೫೩); ಜಗವನಜಕಿವ 
ಚಮತ್ಕೃತಿಯ ಕೀಲಣೆಯ ಬಲ್ಲವನೆ (ಸ್ವರೂಪಾ. ೨-೧). 
ಕೀಲಣೆಯುಡಿದಾರ - ಕುಂದಣದ ಕೆಲಸಮಾಡಿದ ಉಡಿದಾರ: 
ಹಾರಪದಕ ಹತ್ತಕಟ್ಟು ಕೀಲಣೆಯುಡಿದಾರ ಮುತ್ತಿನ ಸರ (ಕುರಾಸೂಂ. 
೨೬-೩೯). ಕೀಲಣೆಯುತ್ತರಿಕೆ : ಕುಸುರಿಗೆಲಸದ ಮೇಲುಹೊದಿಕೆ, 
ಉತ್ತರೀಯ: ಕಿತ್ತಳೆಗಾವಿಯ ಹೀರೆಯ ಕೀಲಣೆಯುತ್ತರಿಕೆಯ 
* .. ಉನ್ಮೆತ್ತೆಯವ್ವನೆಯರೆಯ್ದಿ ದರು (ಕುರಾಸಾಂ. ೩೪-೨೦). 
45 ॥ [< ಸಂ. ಕೀಲನ] 
ಕೀಲಣಿ "ಕೀಲಣ' ನೋ. 


15 


25 


30 


35 


40 


ಕೀಲಣಿಕೆ 


ಕೀಲಣಿಕೆ, ಕೀಲಣಿಗೆ (ನಾ). ಆಯಕಟ್ಟು; ರಚನೆ; ಬಂಧೆ: ಶುಕ್ರನು | 
ಸರ್ವಜ್ಞನಂ ಜಾಣರ್ಹಿಡಿಯ ಕೀಲ[ಪಾಠಕಾಂ. ಲೆ]ಣಿಕೆಯಿಂ ಗೆಲಿದನು 
(ಚಿಬಪು. ೨೧-೧೪). *ೀಲಣಿಗೆ; ಪೇಳಿದೆ ತತ್ವಾನುಭವ ರಹಸ್ಯದ 
ಕೀಲಣಿಗೆ ಬಗೆ ಸುಲಲಿತದಿಂ ನಿನ್ನ ಮನಂಬುಗದಿರಲೂ (ಕಲ್ಯಾಣೇ. ೮೫) ; 
ಜನಕನೃಪಾಲಜೆಯ ಹದನೇನು ಹವಣಿನ ಕೀಲಣಿಗೆ ತಾನೇನು ನುಡಿ | 8 
ನೀನಂಜಬೇಡ (ತೊರರಾ. ೩-೧೧-೫) ; ಭಾಗವತಧರ್ಮದ ಕೀಲಣಿಗೆ 
ಗಾಧಾರಭೂತನು ಹೊಕ್ಕನರಮನೆಯ (ನಿಭಾಗ. ೩-೧೦-೩೦), | 
[ಕೀಲಣ + ಇಇಕೆ] 
ಕೀಲಣಿಗೆ "ಕೀಲಣಿಕೆ' ನೋ 
ಕೀಲಣೆ "ಕೀಲಣ' ನೋ. 
ಕೀಲಣೆಗೆಯ್‌, ಕೀಲಣೆಗೈ (ಕ್ರಿ). ಕುಂದಣಿಸು; ಕೆತ್ತು, ಜೋಡಿಸು: 
ಫೆರ್ಗಾಲ ಹೊಂದೊಂಬನು ನೆಗಹೆ ಕೀಲಣೆಗೆಯ್ದ ಸುವರ್ಣವೇತಂಡ 
ಶುಂಡಾಲಜೆ ಸುರಿದುದು ಸಲಿಲ (ಮೋಹತ. ೧೪-೩೫). ಕೀಲಣೆಗೈ : 
ಕೀಲಣೆಗೈದ ಬಜ್ಜರೆಡ ನಡುವೊಪ್ಪುನಿಂದ್ರನೀಲದ (ಚೇರಮ. ೫-೩೬). 
[ಕೀಲಣೆ * ಕೆಯ್‌,] 
ಕೀಲಣೆಗೆಲಸೆ, ಕೀರಣಿಗೆಲಸ (ನಾ). ಹೊಂದಿಸಿ ಕಟ್ಟುವ ಕೆಲಸ; 
ಕುಂದಣದ ಕೆಲಸ; ಕುಸುರಿಗೆಲಸ: ಕಾಲಕುಪ್ಪಸ ಕಸೆ ಮೊಲೆಗಟ್ಟು 
ಜಡೆ ರತ್ನಕೀಲಣೆಗೆಲಸದೊಡ್ಮಾಣ (ಭರಚ' ೫೦-೮೧). ಕೀರಣಿಗೆಲಸ: 
ಕೀರಣಿಗೆಲಸದ ಹದಿನಾಆು ಕಂಭಗಳ ಚೇರಡಿ ಮದನ ಕೈಯಿಂದ 
. ಓಪ್ಪಿದುವು (ನಾಗಕು. ೨೭-೧೬). 
[ಕೀಲಣೆ(€ ಕೀಲಣ) + ಕೆಲಸ)] 
ಕೀಲಣೆಗೈ "ಕೀಲಣೆಗೆಯ್‌' ನೋ. 
ಕೀಲಣೆಗೊಳ್‌ `(ಕ್ರಿ). ಕುಂದಣಿಸಲ್ಪಡು ; ಹೊಂದಿಸಲ್ಪಡು. 
"ಕೀಲಣಿಗೊಳಿಸು' ಪರಾ. [ಕೀಲಣೆ (ಆ ಕೀಲಣ) * ಕೊಳ್‌] 
ಕೀಲಣೆಗೊಳಿಸು (ಕ್ರಿ). ಕುಂದಣಿಸು; ಹೊಂದಿಸು: ಪೊಳೆವ ಕೀಲಣೆ 
ಗೊಳಿಸದುಜುಮಾಣಿಕಂ ವಿಂದಗಳೆಯದೊಳುಮುತ್ತು 
೧೪-೧೯). [ಕೀಲಣೆಗೊಳ್‌ * -ಇಸ್ಕು) 
ಕೀಲಣೆವಡೆ (ಕ್ರಿ). - ಕೀಲಣೆಗೊಳ್‌ : ಕಡೆದೊಡ್ಡಿದಂತೆ ಪಚ್ಚಳ ಮೇಲೆ 
ಕ[ಲ] ಲಣೆವಡೆದಂತೆ ನಡುತೆಜಪಾಗಿ ವೊಡನೆ ನೇವರಿಸಿದಂತೆರ್ದೆ ಸುಚಿತ್ರಿಸಿ 
ದಂತೆ (ವರ್ಧಸಾಂ. ೮-೪೬). ಗ[ಶೀಲಣೆ (೮ ಕೀಲಣ) * ಪಡೈ) 
ಕೀಲಣೆನೆಖು (ಕ್ರಿ). ಕಟ್ಟಿಗೆ ಒಳಗಾಗು; ಬಂಧನಕ್ಕೆ ಸಿಕ್ಕು: 
ಪಗೆವರಿಂದೆ ಕೀಲಣೆವೆತ್ತು ಸಾಯುತಿರ್ದೆಮ್ಮಂ (ನೇಮಿಪು. ೪-೧೧೦ ವ); 
ಬಿಟ್ಟರನೆತ್ತಿ ಕೀಲಣೆವೆತ್ತರಂ ಕಲಲ್ಫಿ (ನೇಮಿಪು. ೭-೨೦೪ ವ). 
[ಕೀಲಣೆ (೮ ಕೀಲಣ) + ಪೆಜ್ಮು) 
ಕೀಲನ (ನಾ). ಕಟ್ಟುವಿಕೆ ; ಕಟ್ಟು; ಬಂಧನ: ಕೀಲನ ನಿರ್ಮೂಲನ 
ಮಾರಣ . . ,,ದುರ್ಭೊಗ್ಮ ನಾನಾವಿಧಾನ ಸಂಖ್ಯಾತ ತೀವ್ರ ವೇದನಾ 
ರೂಪಂಗಳಾಗಿ (ವಿವೇಕ. ೧೮೧). [ಸಂ.] 
ಕೀಲಬೊಂಬೆ "ಕೀಲ್ಬೊಂಬೆ' ನೋ. 
ಕೀಲಸೆ (ನಾ). ಹಾಲು ಮತ್ತು ತುಪ್ಪ ಎರಡರಲ್ಲಿಯೂ ತಾಳಿಸಿದ 
ಕಾಯಿ ಮೊದಲಾದವು: *ತುಪ್ಪ ಹಾಲೆರಡರಲಿ ತಾಳಿಸಿದ ಹೊಯ್ಸಲವು 
ಕ್ರೀರಸಂ ಕೀಲಸಾ[ಪಾಠಾಂ. ಕಾ, ನಾ]ಖ್ಯಂ” (ಮಂಗರಾ. ೬೪-೩). 
[< ಸಂ. ಸ್ಷೀರರಸ] 
ಕೀಲಸಾಗರ (ನಾ). ಒಂದು ಬಗೆಯ ರೊಟ್ಟಿ : ಕೀಲಸಾಗರೆ ಸಂಜೀವಿನಿ 
ಮೊದಲಾದ ಸಾಲ ಸವಿಯ ರೊಟ್ಟಿಗಳ ನೀಲಕುಂತಳೆಯರು ನಗುತಾಗ 
ನರಸಭೂವಾಲನಿಗೆಡೆ ಮಾಡಿದೆರು (ಕಂನವಿ. ೮-೮೮). 
[ಕೀಲ್ಕ (ಆ ಕೀರ್ಕ) * ಸಾಗರ್ಯ] 


| 
| 
| 


10 
| 
| 


15 


20 


(ಸಾಳ್ವ ಭಾ. 


35 


[A 
EE ——————————— 
ಅ 
ಐ 


೧೮೬೨ 


ಕೀಲಾಲ 


ಶೀಲಾಕ್ರಿ (ನಾ). ಬೆಂಕಿಯ ಜ್ವಾಲೆಯಿರುವ ಕಣ್ಣು ; ಅಗ್ನಿ ನೇತ್ರ : 
ಆದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿಮೋಲ್‌ ದಳ್ಳಿಸೆ ಕೋಪಾರಕ್ತ 
ನೇತ್ರಂ (ಗದಾಯು. ೭-೩೦). [ಕೀಲ್ಕ + ಅಕ್ಷಿ) 

ಕೀಲಾಟ (ನಾ). ಹಾಲಿನಲ್ಲಿ ಮಾಡಿದ ಒಂದು ತಿಂಡಿ: *ಕೀಲಾಟಃ, 
ಕೂರ್ಚಿಕಾ- ಈ ೨ ಕ್ಷೀರಸಂ? (ಹಲಾಯು. ೫೪-೧೬೯). "ಕೇಲಸ? 
ಪರಾ. (2) 


| ಕೀಲಾದ್ರಿ (ನಾ). ಕೀಲ ಪರ್ವತ; ಎಂಟು ದಿಕ್ಕುಗಳಲ್ಲಿಯೂ ಭೂಮಿಗೆ 


ಆಧಾರವಾಗಿ ಇರುವವೆಂದು ಭಾವಿಸಲಾದ ಪರ್ವತಗಳು: ಇಳಾತಳ 
. .ಕಾಲವಶದೊಳು ತಳಮಳಗೊಂಬುದೆಂದಿಶ್ವ ಕರ್ಮಷ್ಮ 8೬£ೀ3ಲಾದ್ರಿ 
ಗಳನು ಜಡಿದು (ನವಮೋ, ೨-೧೪). [ಕೀಲ್ಯ + ಅದಿ] 
ಕೀಲಾಯುಧ (ನಾ). ಈಟಿ; ಭಲ್ಲೆ; ಭರ್ಜಿ: ಎಸೆವ ಕೀಲಾಯುಧ 
ಬಲಿದ ಅಡ್ಡದೊಲೆ ಕಣ್ಣೆಸೆದುವು ತೆನೆಯ ಸಂದಿಯೆಲಿ (ಕಂನವಿ. ೬-೨೨). 
[ಕೀಲ್ಕ + ಆಯುಧ] 
ಕೀಲಾರ, ಕಿಲಾರ, ಕೀರಾರ (ನಾ). ಹಾಲಿನ ಮನೆ; ಹೈನುಶಾಲೆ; 
ಗೋಶಾಲೆ: ಚಂದ್ರಮತೀ ಮಹಾದೇವಿಯ ಕೀಲಾರದ ಭೇನುಗಳಂ 
» ೬ ಕೊಂಡು ಪೋದಣೆ (ಸುಕುಮಾ. ೬-೩೫ ವ), ಕೀಲಾರೆಮುಂ 
ನ್ಮಾಯದಿಂ ಸುಂಕಂಗೊಂಡು ನಡಯಿಸುವುದುಂ (ನೀಕಿವಾ. ೧೮-೨೨); 
ಕಳ್ಳರ್‌ ಒಂದು ಕೀಲಾರಮಂ ಕೊಂಡು ಹೋದರಿಂದೆಲೆದೇವ (ಬಸರ. 
೯-೧೦೭) ; ಗೋವಿಂದನ ಹಿಡಿಯಾಳ ಹಿಡಿದು ತಂದೆಂದಿನಂದದಿ ನಿನ್ನ 
ಕೀಲಾರದ ಗೊಂದೆಗಳನು ಕಾಯಿಸುವೆವು (ನೀಮಿಸಂ. ೨೬-೯೦); ಊಟಕೆ 
ಕೀಲಾರ ನೃಪಗೇಹದೊಳು ಮೂಜು ಕೋಟ ಗೋವುಗಳು ಕಜಕವ್ರವ್ರೆ 
(ಭರಚ. ೧೬-೯೯) ; ಗೋಮಹಿಷಿ ಕುಲದ ಕೀಲಾರ ಬಿಡದೆಯ್ದಿತೊಡನೆ 
(ಜೈಮಿಭಾ. ೭-೫). ಕಿಲಾರ: ಕೊಟ್ಟಿಗೆ ಕಿಲಾರಗಳ ಕರುವಟ್ಟಗಳಲ್ಲು 
« .. ತೆಕ್ಕವರೆನ್ನಿರಿಸಿ ವಿಚಾರಿಸಿಕೊಳ್ಳು ವೆಯೇ (ಕೃವಾಸ. ೧೦). ಕೀರಾರೆ: 
*ಕ್ರೀರಾಗಾರ - ಹೀರಾರ, ಕೀಲಾರೆ ೫ (ಕಮದ. ೨೯೫ ಪ್ರಯೋ); 
ಕೀಲಾರಂ ಕೀರಾರೆಂ (ಶಬ್ದಾನು. ೩೭೮ ಪ್ರಯೋ). [ಆ ಸಂ. ಕ್ಷೀರಾಗಾರ) 
ಕೀಲಾರಿ (ನಾ). '೧. ದನಕರುಗಳನ್ನು ಸಾಕುವವನು; ಗೋವಳ; 
ತುರುಗಾಹಿ: *ಕೀಲಾರಿಯಂ ಗೋವಿಂದನೆಂಬುದು? (ಹಲಾಯು. 
೪೪-೧೦೭) ; “ಕೀಲಾರಿ ಗೋವಿಂದನಕ್ಕು? 
ಕರೆಸಿದನು ಕೀಲಾರಿಗಳನಾದರಿಸಿ ಹಟ್ಟ ಯ ತುಜುಗಳೆಲ್ಲವ ತರಿಸಿ 
ನೋಡಿದನು (ಕುವ್ಕಾಆ. ೧೭-೩೫). ೨. ಹಾಲು ಮಾರುವವನು: 
“ ಹೀಲಾರಿ - ಕ್ಷೀರಾಗಾರಿ ಎ ಹಾಲು ವ್ಯಾಪಾರಿ” (ತದ್ಭಳೋ. ೭). 
[ಕೀಲಾರ + -ಇ] 
ಕೀಲಾರಿಗೆ (ನಾ). ೯ ಕೇಲಾರಿ: ಈ ಕೊಲೆ ಪಡೆವಾತಂ ಚಂದ್ರವಾಹನನ 
ಕೀಲಾರಿಗಂ ವೀರೆಪೂರ್ಣನೆಂಬೊನ್‌ (ಸುಕುಮಾ. ೭-೩೫ ವ). 
[ಕೀಲಾರ * -ಇಗ್ಮ] 
ಕೀಲಾಲ (ನಾ). ೧. ನೆತ್ತರು; ರಕ್ತ: “ರಕ್ತದೊಳು ಕೀಲಾಲನೆಂದೆ 
ನಿಕ್ಕು” (ಮಂಗರಕಾ. ೧೪೩-೨೧); ಆನವರತ ನಿಹತ ನರಕರಿ ತುರಗ 
ನಿಕುರಂಬ ಕೀಲಾಲ ಕಲ್ಲೋಲ ಪ್ರವರ್ತನಾನೇಕ ನದನದೀಪ್ರವಾಹ 
ಬಾಹುಳ್ಕ ದುಸ್ತರಾವತರಣ ಮಾರ್ಗಮುಂ (ಪಂಸಭಾ. ೧೩-೫೧ ವ). 
೨. ನೀರು; ಜಲ: * ನೆತ್ತರದಲ್ಲಿಯುಂ ನೀರಲ್ಲಿಯುಂ ಕೀಲಾಲ 
ಮೆಂಬುದು” (ಹಲಾಯು. ೧೩೮-೪೧) ; ವೃಷ್ಟಿ ಯೊಳೊಗೆದ ಕೀಲಾಲವು 
ಸಮುದ್ರ ಹೊಗುವ ನದಿ ನಾನಾ ಪ್ರಕಾರದ ರೂಪುಗಳ ಲೆಸೆವ 
ಒಗುಮಿಗೆಯ (ಕುವ್ಯಾಉ. ೪-೧೧೪) ; ಭೂಮಿ ಕೀಲಾಲಾಗ್ನಿ ಪವನಂ 
ವ್ಯೊೋನು ಅದಿತ್ಯೇಂದು (ಶಂಕದಾ. ೧-೧). ೩. ಸಿಹಿಯಾದ 
ಪಾನೀಯ ; ಅಮೃತ. "ಕೀಲಾಲಪ' ಪರಾ. ೪. ಜೇನುತುಪ್ಪ. 


(ಮಂಗರಾ. ೫೬-೧೦); 


ಕೀಲಾಲಜ ೧೮೬೩ ಕೀಲಿಸು 


೫. ಕೆಂಪು ಬಣ್ಣ. ೬. ಕುದುರೆಯು ಮಾಡುವ ಶಬ್ದ, --ಕೆಕೆತ; | 


ವಾಜಿಧ್ವನಿ : “ಜಲ ವಾಜಿಧ್ವನಿ ರಕ್ತ ಲೋಹಿತವು ಕೀಲಾಲಾಖೈೆ” 
(ನಾನಾರ, ೫೫). (ಸಂ. 

ಕೀಲಾಲಜ (ನಾ). ೧. ರಕ್ತದಿಂದ ಹುಟ್ಟಿದುದು; ಮಾಂಸ. 
೨. ನೀರಿನಲ್ಲಿ ಹುಟ್ಟಿದುದು; ಕಮಲ. *ಕೀಲಾಲಜಾರಿ' ಪರಾ. 
೩. ನೀರಿನಿಂದ ಹುಟ್ಟಿದುದು ; ಬೆಂಕಿ. "ಕೀಲಾಲಜ ಲೋಚನ? 
ಪರಾ. [ಸಂ.) 

ಕೀಲಾಲಜಲ (ನಾ). ನೆತ್ತರು; ರಕ್ತಜಲ; ಮೃಗಯಾಪತಿಯಂತೆ 
ಕೀಲಾಲಜಲದೊಳೋಲಾಡುವ ಲಲಾಮೆಯರಿಂ (7) (ಕಾವ್ಯಸಾ. ೫೨೯ 
ಶೂದ್ರಕ). [ಕೀಲಾಲ + ಜಲ] 

ಕೀಲಾಲಜಲೋಚನ (ನಾ). ಬೆಂಕಿಯನ್ನು ಕಣ್ಣಲ್ಲಿ ಉಳ್ಳವನು; 
ಶಿವ: ಕಾಂಚೀಫುರಿಯೊಳ್‌ ಕೀಲಾಲಜಲೋಚನ ಮತಲೋಲಂ 
ರಾಜೇಂದ್ರಚೋಳನಿರ್ದ (ಹಮ್ಮಾರ. ೩-೨). [ಕೀಲಾಲಜ * ಲೋಚನ] 

ಕೀಲಾಲಜಾರಿ (ನಾ). ಕಮಲದ ವೈರಿ; ಚಂದ್ರ: ಕೀಲಾಲಜಾರಿ 
ಪ್ರಕಾಶ ಮುಂಬರಿದು ತುಂಬಿತು ನಭೋಮಂಡಲವನು ( ನಿಕೋಪು, ೫-೮). 

[ಕೀಲಾಲಜ + ಆರ್ಮಿ] 

ಕೀಲಾಲಜೋದ್ಭವ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : 
ಕೀಲಾಲಜೋದ್ಭವ ನೀಂದೇವ ಮಾನುಸ್ಮ ಜಾಲ ರಾಕ್ಷಸ ಸರ್ವರೆಂ ಸೃಜಿಸಿ 
(ವೀಶೈಪು. ೩-೧೭-೪೪): [ಕೀಲಾಲಜ * ಉದ್ಭವ] 

ಕೀಲಾಲಪ (ನಾ). ೧. ಅಮೃತಪಾನ ಮಾಡುವವನು ; ದೇವತೆ. 
೨. ರಕ್ತವನ್ನು ಕುಡಿಯುವವನು, ಪಿಶಾಚಿ; ರಾಕ್ಷಸ. ೧, ೨: 
ಕೀಲಾಲಪ ವಕ್ಷಸ್ಮಲ ಕೀಲಾಲಪನಪ್ಪೆನಗೆ ಕಾಕಪಕ್ಷಧಾರಿ ಯೊಳ 
ಸಾಮವಪ್ಪದಕಾರ್ಯಮುಂಂ (ಜಗವಿ. ೫-೬೧ ವ). [Xಂ.] 

ಕೀಲಾವಳಿ (ನಾ). ಜ್ವಾಲೆಗಳ ಸಮೂಹ; ಬೆಂಕಿಯ ನಾಲಗೆಗಳ 
ಸಾಲು: ಚಳತಟನ್ಮಾಳಿಕಾಲೋಲ ಕೀಲಾವಳಿ ಸಂಜಾತೇಂದ್ರ ಗೋಪ 
ಪ್ರಸರವಿಸರದರ್ಚಿ1ಕಣಂ ಪ ಶ್ಚ ಮಾಶಾನಿಳ ಪಾತೋಜ್ಜ್ಚೃಂಭಿತಂ 
ಬಂದುದು ಪಿರಹಿ ತರುವ್ರಾತಮಂ ಪರ್ವ್ಧವುಗ್ರಾನಳನೆಂಬಂತಬ್ದಕಾಲಂ 
(ಚಂದ್ರಪು. ೪-೨೯). [ಕೀಲ್ವ + ಆವಳ್ಳಿ (ಎ ಅವಲಿ)) 

ಕೀಲಿ, "ಕೀಲ್‌' ನೋ. 

ಕೀಲ್ಲಿ (ನಾ). ಕೀಳ; ಕ್ಷುದ್ರನಾದವನು (?): ಕರಿಣೀವೃಂದ 
ದೊಳಾಡು ಕರ್ಪುರತರುವ್ರಾತಂಗಳೊಳ್ಳತ್ತಿ ಪಕರುಹಾನೀಕದೊಳೆಕ್ಕೆ 
ಗೋನಿವಹದೊಳ್ಳಾಲ ಕಿ ಕ್ಕು ಕಂಠೀರವೋತ್ಯ ರದೊಳ್‌ ಕೋಡಗ ಮಾಧವೀ 
ಲತೆಯೊಳಂ ಕರ್ಬಳ್ಳಿ ಚೆಂಬೊಂಗಳೊಳ್ನೆರೆದಿರ್ಪಂತಿರೆ ಕರ್ಬುನಂ ಸಕಲ 


ಭೂವಾರೀಶರೊಳ್ಳೀಲಿಗಳ್‌ (ಧರ್ಮಾಮೃ. ೩-೨೨೨). [1] 
ಕೀಲಿಕೆ (ನಾ). ರಥ ಮೊದಲಾದುವುಗಳ ಅಚ್ಚಿಗೆ ಹಾಕುವ 
ಮೊಳೆ: (ಕಿ). [ಆ ಸಂ. ಕೀಲಿಕಾ) 


ಕೀಲಿಕೆಯ್‌, ಕೀಲಿಕೈ (ನಾ). ಬೀಗವನ್ನು ತೆರೆಯುವ ಸಾಥನ; 
ಬೀಗದಕ್ಕೆ: (8). ಕೀಲಿಕೈ : ಹರಿಕರುಣವೆಂಬಂಥ ಕೀಲಿಕೈ ದೊರಕಿತು 
(ಜಗದಾ. ೩೩) ; ಹೀಲಿಕ್ಕೆ ನನ್ನ ಹತ್ತಿರನೇ ಇತ್ತು (ತುಂಗಧ. ೩೦); 
ಸ್ವರ್ಗವು ಇಲ್ಲೇ ಈ ಪಕ್ಕದ ಕೋಣೆಯ ಬಾಗಿಲ ಹಿಂದೇ ಇದೆ. ಆದರೆ 
ನಾನದರ ಕೀಲಿಕೈ ಕಳೆದುಕೊಂಡಿರುವೆ (ಪ್ರವಾತೋ. ೬೦). 
[ಕೀಲಿ (ಆ ಕೀಲ್‌) + ಕೆಯ] 
ಕೀಲಿಕೈ "ಕೀಲಿಕೆಯ್‌? ನೋ. 


ಕೀಲಿಕೊಡು, ಕೀಲುಕೊಡ್ಡು(ಕ್ರಿ).೧. ಯಂತ್ರನಡೆಯುವಂತೆಮಾಡು | 


ವುದಕ್ಕಾಗಿ ಅದರ ಕೀಲನ್ನು ಬಿಗಿಮಾಡು, ಸುತ್ತು: ಯಂತ್ರಕ್ಕೆ 
ಒಮ್ಮೆ ಕೀಲಿಕೊಟ್ಟ ಬಳಿಕ ಅದು ನಿಲ್ಲುವ ಸಂಭವವಿಲ್ಲ (ಮೋಹಿನೀ. ೨೯). 


೨. (ಆಲಂ) ಪ್ರೇರಿಸು: ಇಲ್ಲಿಯವರೆಗೆ ಸುಮ್ಮನಿದ್ದವರಿಗೆ ಮಾತ 
ನಾಡಲು ಕೀಲಿ ಕೊಟ್ಟಿಂತಾಯಿತು (ಅಪನಾ. ೯೧); ನಾವು ಕೀಲಿಕೊಟ್ಟಂತೆ 
ನಡೆಯುವ ಕಾಲನಿದಲ್ಲ (ಹೊಸಕ್ಷಿ. ೨೯೦). ಈೀಲುಕೊಡ್ಕು : ೧. ಬಡಿ 
ಸುವ ಯಂತ್ರಕ್ಕೆ ತುಂಬ ಜೋರಾಗಿ ಕೀಲು (winding) ಕೊಟ್ಟಿದೆ 

5 | (ನಿಬಂಧ. 11, ೨೧೦). (ಕೀಲ, (ಆ ಕೀಲ್‌) + ಕೊಡು] 

| ಕೀಲಿಕ್ಕು (ಕ್ರಿ). (ಯಂತ್ರ, ಮೊದಲಾದವಳ್ಳೆ) ಕೀಲು ಜೋಡಿಸು: 
ಬಡಿಗ ಬೊಂಬೆಯ ಮಾಡಿ ಬೆಡಗಿನ ಕೀಲಿಕ್ಕಿ ಮಿಡಿಯೆ., ಸೂತ್ರವನು 
ನರ್ತಿಸುವ ಬೊಂಬೆಯೊಳು ಬಡಿಗ ತಾನಿಹನೆ (ಸರ್ವಜ್ಞ. ೩೩೪). 
[ಹೀಲ್‌ + ಇಕ್ಕು] 

10] ಕಲಿಗೆ (ನಾ). ಬೆಸ್ತರವನು; ಮಾನುಗಾರ: “ಈರ್ಮಗಾರಂ 
ಕೀಲಿಗನೆನಿಕ್ಕು” (ಮಂಗರಾ. ೧೧೨-೬); ಪೇಸಿಕೆಯಿಲ್ಲದಾ ಪೊರೆಯ 
ಮಾದೆಗ ಕೀಲಿಗ ಡೊಂಬ (ಕಾವ್ಯಸಾ. ೧೦೦೨) ; ಮಜ್ಜೆಯ ರಸವೆಸರಾಗೆ 
ಕೀಲಿಗನ ಹೆಂಡತಿ ತಾಂ... ಎಡಗಾಲ ಕೆಪ್ಪಿನಿಂ ದೆಸೆಮುಸಿಯಾಗಿ 
ಮುಚ್ಚಿ ದಳ್‌' (ಧರ್ಮಾ ಮೃ . ೧೧-೧೦೨ ಆಡಿಟ) ;, ಕೆಲರ್‌ ನೀಚಕುಲ 

18| Bಡೊಳ್ಳುಟ್ಟಿ... ಪೊಲೆಯರುಂ ಮಾದಿಗರುಂ ಕೀಲಿಗರುಮೆನಿಸಿ 
(ಶ್ರಾವಕಾ, ೩೪-೨). [ಕೀಲ್‌ + ಇಗ] 

| ಕೀಲಿತ (ಗು). ೧. ಜೋಡಿಸಿದ ; ಸೇರಿಸಿದ; ಹೊಂದಿಸಿದ: ಆ ನಿಖಿಲ 
ರಾಜ ಕಿರೀಟಿಕೀಲಿತ ಹರಿನೀಲ ಮದಾಳಿಮಾಲಾಪರಿಚುಂಬಿತ ಚರಣಾರ 
ವಿಂದೆಂ (ಪಣರಾಮಾ. ೩-೧೭ ವ); ಕಪೋಲ ಮೂಲ ಹೀಲಿತ ವಾಮಕರ 

26| ಶತಪತ್ರೆಯುಂ (ಚಂದ್ರಫು. ೩-೫೦ ವ); ಆ ಸೆಟ್ಟಿ ಮಸ್ತಕ ಕೀಲಿತಾಮಳ 
ಹಸ್ತನಾಗಿ . , . ಎಜಗಿ (ಬಸಪು. ೨೪-೪). ೨. ನಾದದ; ಚುಚ್ಚಿದ: 

ಆತನ ವಿಷಮ ಶರಶಲಾಕೆಗಳಿಂ ಕೀಲಿತಮಾದಂತವಯವಂಗಳ್‌ ನಟ್ಟು 
ನಿಂದುವು (ಕಾದಂ ಉ. ೭೭೦). ೩. ಕಟ್ಟಲ್ಪಟ್ಟ ; ಬಂಧನದಲ್ಲಿ 
ಇಟ್ಟ. (ನಾ). ೪. [ಜೈನ] ಆರು ಬಗೆಯ ಸಂಹನನ ನಾಮ 

25 ಕರ್ಮಗಳಲ್ಲಿ ಒಂದು: 'ಅರ್ಧನಾರಾಚ ಕೀಲಿತಮೆಂದೀ ನಾಲ್ಕು 
ಸಂಹನನಮುಂ (ಶಾಸ್ತ್ರ ಟೀ. ೧೩೭-೮); ಕೀಲಿತ ಸಂಹನನ:- ಈ 
ಕರ್ನೊೋದಯದಿಂದ ಎಲುವುಗಳನ್ನು ಪರಸ್ಪರ ಜೋಡಿಸುವ ಕೀಲುಗಳು 
ನಿರ್ಮಾಣವಾಗುವುವು (ಚೈನಪ. ೩೭೪). [ಸಂ.) 

ಕೀಲಿಸು, ಕೀಲೈಸು (ಕ್ರಿ). ೧. ಜೋಡಿಸು ; ಸೇರಿಸು; ಅಳವಡಿಸು: 

30 ಉಂಗುಟಿಂಗಳೊಳ್‌' ಮಿಂಚಂ *ಕೀಲಿಸಿದಂತೆ ತೊಳಗಿ ಪೊಳೆವ... 
ಪಾದನಖಂಗಳ೯ (ಪಂಪಭಾ. ೨-೩೯ ಮ; ಮೇಲ್ಲಟ್ಟಿನೊಳ್‌ ಕೀಲಿಸಿದೆ 
ಚಂದನದ ಪೊಟ್ಟ ಣಗಳಿಂ (ಮೊ ಳಿ ಮಾ. ೨೩೭-೭೮೯), ಸ್ಮರನೆಂಬ 
ಸೊನ್ನಾರಂ ಕೀಲಿಸಲಿರದೊಪ್ಪುವ ಪೊಸ ಚಿನ್ನದ ತಗಡೆನೆ (ಜಯಕಾ. 
೩-೫೩). ೨. ನಡು; ನಾಟು; ಚುಚ್ಚು: ಸ್ತನಯುಗ್ಮಂ ತಲ್ಪದೊಳ್‌ 

35 ಕೀಲಿಸೆ (ಕಾವ್ಯಸಾ. ೬೬೪ ಶೂದ್ರಕ) ; ಅಲ್ಲಿಯೆ ಕಣ್‌ಪಳಂಚಿ ಮನ 
ಮಲ್ಲಿಯೆ ಕೀಲಿಸೆ (ಆದಿಪು. ೨-೪೨); ಕಿಬ್ಬದಿಯ ಕೀಲಿಸಿದ ಕಾಮನ 
ನಿಬ್ಬರದ ಕೂರಂಬಿನಲಿ (ಪ್ರ ಭುಲೀ. ೫-೨೧); ಅಳಿದವೈ ನೂಲಾನೆ 
ಮಗ್ಗುಲ ಕೆಲಕೆ ಕೀಲಿಸಿ (ಕುವ್ಕಾದ್ರೋ. ೧೮-೬); ಭಟರ ದೇಹವ 
ಕೀಲಿಸಿದ ಹೊಸ ಮಸೆಯ ಸರಳಿಂದಸುರ ಕಡುಮುಳಿದು (ಕೌ ಶಿರಾ. 

40| ೧೯-೧೬). ೩. ಬಿಗಿದುಕಟ್ಟು; ಬಂಧಿಸು; ಕಟ್ಟಿ ನಿಲ್ಲಿಸು; ತಡೆ: 
ಈ ವಿಯಚ್ಚರನ ಕೂರದರಿಲ್ಲ ಕಜುತ್ತು ಕೀಲಿಸಲ್ಮಚ್ಚರದಿಂದಂ 
(ನೇಮಿಪು. ೪-೩೦) ; ಎನ್ನ ಪಿಮಾನಮೀ ಪುರದ ಮೇಲೆ ಪೋಗದೆ 
ಕೀಲಿಸಿ ನಿಲ್ದುದುಂ (ಧರ್ಮಾಮೃ. ೪-೨೪೪) ; ಉಸುರು ಪ್ರಾಣಾ 
ವಾಯುವಂ ಕೀಲಿಸುವವರು ಸುಜ್ಞ್ವಾನಯೋಗ್ಯರು (ಪ್ರಭುಲಿಅ 

43 ೧೧-ಅ) ; ಹಡಗನ್ನು ಕೀಲಿಸಿ, ತುಮುರನು ತೇಲಿಸಿ (ಕಎಪು. ೨೭); 
ಕದಗಳಿಗೆ ಕಂದರನು ಮೊಳೆಯಿಟ್ಟು ಕೀಲಿಸುವರು (ದ್ರಾಕ್ಷಿದಾ. ೧೪), 


ಕೀಲು 


೪. ಒತ್ತಾಗಿ ಸೇರು; ದಟ್ಟಿಣಿಸು; ಇಟ್ಟಿಣಿಸು: ಕದು ಕೈಯಲಿ 
ಕೀಲಿಸಿತು (ಕುವ್ಯಾಕ. ೧-೨); ಸುತ್ತಿಮುತ್ತಿ ಗವಾಕ್ಷರಂಧ್ರದ ಭಿಕ್ತಿಯಲಿ 
ಸಿಜಿ ಕೀಲಿಸಿರ್ದರು. , . ಕೂಡೆ ನೋಟಿಕರು (ಪ್ರಭುಲೀ. ೪-೬೦). 
ಕೀಲೈಸು: ೨. ಸ್ತ್ರೀಯರುಗಳಲ್ಲಿ ನಯ ನವು ಕಾಮುವಿಕಾರದ 
ಬಯಕೆಯಿಂದ ಕೀಲೈಸಿ (ವಚಶಾ, 1, ೧೪೮). [ಹೀಲ್‌ + -ಇಸ್ಕು) 
ಕೀಲು "ಕೀಲ್‌' ನೋ. 
ಕೀಲುಕ (ನಾ). ಹಡಗಿನ ಬೆಣೆ, ಗೂಟಿ: *ಗುಡಿದಮೆನೆ ಕೀಲುಳ 
[ಆ ಸೆಂ. ಕೀಲಕ] 
ಕೀಲುಕಾಲು (ನಾ). ಕೀಲಿರುವ ಕಾಲು; ತಿರುಗಿಸಲು ಅನುಕೂಲ 
ವಾಗಿರುವ ಕಾಲು (?) : ಕೆಳಗಡೆ ಕೀಲುಕಾಲುಗಳು, ಮೇಲ್ಮಡೆ ರೆಕ್ಕೆ 
ಗಳೂ ಇರುತ್ತವೆ (ಕೀಟಬೆ. ೧೨). 
[ಕೀಲು (ಆ ಕೀಲ್‌) + ಕಾಲು (ಆ ಕಾಲ್‌,)] 
ಕೀಲುಳುಳಿ (ನಾ). ಎಲುವುಗಳ ಸೇರುವೆಯಲ್ಲಿ ಒಂದು ಮೂಳೆಯ 
ತುದಿಯನ್ನು ಒಳಕೊಳ್ಳುವ ಇನ್ನೊಂದರ ಕುಳಿ: (ಭುಜದ 
ಚಪ್ಪಟಿಯ ಎಲುಬಿನಲ್ಲೂ, ಕಪಾಳದ ಎಲುಬಿನಲ್ಲೂ) ಕೀಲು ಏರ್ಪಡು 
ವುದಕ್ಕಾಗಿ ಮತ್ತೊಂದು ಮೂಳೆಯ ತುದಿಯನ್ನು ಒಳಕೊಳ್ಳುವ 
ಆಳವಿಲ್ಲದ ಕುಳಿ; ಕೀಲುಕುಳಿ * (೦1೧೦೬. ಇಂಕನಿ). 
[ಕೀಲು (೮ ಕೀಲ್‌) + ಕುಳ್ಳಿ (ಆ ಕುಲ್ಕ್‌)] 
ಕೀಲುಕೂಟಿ (ನಾ). ಒಂದು ಬಗೆಯ ತಿರುಗಣಿ, ಕೀಲು: (ಕಿ). 
[ಕೀಲು (೮ ಕೀಲ್‌) + ಕೂಟ] 
ಕೀಲುಕೊಡ್ಕು (ಕ್ರಿ). ಜೋಡಿಸು; ಸೇರಿಸು; ಹೊಂದಿಸು: 
ಜಾಲದುರ್ಗದ ಬೆಟ್ಟಿವು ಭೂಮಿ ಗೂ ಆಕಾಶಕ್ಕೂ ಕೀಲುಕೊಟ್ಟಿಂತೆ 
ನಿಂತಿರುವ ರಾಶ್ಷಸನಂತೆ ಕಾಣಿಸಿತು (ಕಾಜಮಾ: ೬೨). 
[ಕೀಲು (ಆ ಹೀಲ್‌) + ಕೊಡ್ಕು] 
ಕೀಲುಕೊಡ್ಮು "ಕೀಲಿಕೊಡು? ನೋ. 
ಕೀಲುಗಲ್ಲು (ನಾ). ೧. ನೆತ್ತಿಗೆಲ್ಲು; ಕಮಾನಿಗೆ ಆಧಾರವಾದ ಕಲ್ಲು. 
೨. (ಆಲಂ) ಆಧಾರ ಸ್ವರೊಪವಾದದ್ದು: ಶಾಪವೃತ್ತಾಂತವೇ 
ಎರಡರಲ್ಲೂ ಕಥೆಯ ಕೀಲುಗಲ್ಲು (ಕಾವ್ಯಸ. ೩೮). 
[ಕೀಲು (ಆ ಕೀಲ) * ಕಲ್ಲು (ಆ ಕಲ್‌,)] 
ಶೀಲುಗೊಂಬೆ "ಕೀಲ್ಲೊಂಬೆ' ನೋ. 
ಕೀಲುಬೊಂಬೆ 'ಕೀಲ್ಬೊಂಬೆ' ನೋ. 
ಕೀಲುಸೇತುವೆ (ನಾ).-ಯಾಂತ್ರಿಕ ಜೋಡಣೆಯಿಂದ ತೆಗೆಯಲೂ, 
ಹಾಕಲೂ ಬರುವ ಸೇತುಚಿ': “(ಒಂದು ಕೊನೆಯನ್ನು ಮೇಲಕ್ಕೆತ್ತಿ 
ಅಥವಾ ಸೆಳೆದು ಒಳಗೆ ಹೋಗಲು ತಡೆ ಮಾಡಬಹುದಾದ ಅಥವಾ 
ನಾಲೆಯ ನದಿಯ ಹಾದಿಯಲ್ಲಿ ದೋಣಿ, ಮೊದಲಾದವು ಹೋಗಲು 
ತೆರಪುಕೊಡುವ) ಕೀಲುಸೇತುವೆ ; "ಎತ್ತು ಸೇತುವೆ; ಎಳೆಸೇಶುನೆ 
(Draw-bridge. ಇಂಕನಿ). [ಕೀಲು (೮ ಹೀಲ್‌) + ಸೇತುವೆ] 
ಕೀಲುಹೊಂಬಾಳೆ (ನಾ). ಒಂದು ಜಾತಿಯ ಹೊಂಬಾಳೆ (?) : 
ದೊರ ಹೋಗ್ಯವನೆ ನಿನಗಂಡ ಕಂದನ್ನು ಕೀಲುಹೊಂಬಾಳೆ ತರುವೋಕೆ 
(ಹಳ್ಳಿಯ. ೫೨). [ಕೀಲು? + ಹೊಂಬಾಳೆ] 
ಕೀಲುಳಿ (ನಾ). ಒಂದು ಬಗೆಯ ಉಳಿ; ಚಮ್ಮಾರನ ಉಳಿ (?):! 
ಹೊನ್ನ ಜೊತ್ತೆಗೆ ಹೊರಜೆಯ ತೆಕ್ಕೆ ಪೆಗರೊಳು ರನ್ನವಾವುಗೆ ಕಂಕು 
ಳೆಡೆಯ ಕೆನ್ನೆಯೆ ಕೀಲುಳಿ ಕಣ್ಣೆಸೆಯಲು ಕಡುಚೆನ್ನಿಗನಾ ಚಿತ್ತಭವನು 
(ನೇಮಿಸಂ. ೨೧-೩೦). [ಹೀಲ್ಸ್‌ * ಉಳ್ಳಿ] 


(ಮಂಗರಾ, ೧೨೧-೫). 


೧೮೬೪ 


25 


96 


40 


ಕೀಲೆ, (ಅ). ಕೆಳಗೆ; ಕೆಳಗಡೆಗೆ (?): ಪೊಲಪುಣಸೆ ಎವ ಕೀಲೆ ಅನ್ತ [ಆ 


ಪೊಯಿ ಏ (ಇಆ, XII, ೧೬-೪; 755). [ಆ ಕೀರ್‌?) 


ಕೀಲ್ಲುಡು 


ಕೀಲ್ಕೆ (ನಾ). ೧. ಬೆಂಕಿ: ಹಾಲಿನೊಳಿಲ್ಲವಾ ಮೇಲೆ ಬೆಣ್ಣೆ ಯೊಳಿಲ್ಲವದನು 
ಕೀಲೆಯಿಂ ಕಾಸಿ ತುಪ್ಪನ ಮಾಡಲದರಲ್ಲಿ ಕೀಲಿಸುವುದು ಪ್ರತಿಬಿಂಬ 
(ಅರಸಾ. ೨೨೫-೫). ೨. ಬೆಂಕಿಯ ಜಾಲೆ; ಬೆಂಕಿಯ ನಾಲಗೆ: 
ಹಸ್ತದಿ ಮಣಿಯದ ಕಾಲಾನಲ ಕೀಲೆಯ ರೋಚಿಶ್ಚಯವೊ . ೬ ೬ ಎನೆ 
ಕಡುಗೆಂಪಿನ ಗುಣನಿಧಯಾದ (ಭಕ್ತಿಸ. 11, ೪). (ಆ ಸಂ. ಕೀಲ] 
ಕೀಲೆಣಿಕೆ (ನಾ). ೧. ಕೊಂಡಿಕೊಂಡಿಯಾಗಿ ಹೆಣೆದುಕೊಂಡು 
ಎಣಿಸಲು ಕೆಷ್ಟವಾದ ಜೋಡಿಗೆ. ೨. ಒಗಟು; ಸಮಸ್ಯೆ: 
ಈ ಯಾಶ್ವರಂಗೆ ಲೀಲಾಸಂಬಂಧಮಂ ಕೀಲೆಣಿಕೆಯಿಂ ಪೇಳುತ್ತಿದ್ದಾನೆ. 
ಉದಾ: ತಂಗದಿರನೈಯ್ಮನೆ ತಾಯೋರೆಗಿತ್ತಿಯ ಸೊಸೆಯ ತಂಗಿಯ 
ನಡುವಣ ಮಾವನ ತಮ್ಮನ ಪತಿಯ ಬೀಗನೆ (ಭಕ್ತಿಸ. 11, ೧೫). 
[ಕೀಲ್‌ + ಎಣಿಕೆ) 
ಕೀಲೆಣ್ಣೆ (ನಾ). ೧. ಯಂತ್ರದ ಕೀಲುಗಳು ಸರಾಗವಾಗಿ ತಿರುಗು 
ವುದಕ್ಕಾಗಿ ಹಾಕುವ ಎಣ್ಣೆ : ಎಂಜಿನು ಸರಾಗವಾಗಿ ನಡೆಯುವಂತೆ 
ಆದೆರ ವಿವಿಧ ಭಾಗಗಳಿಗೆ ಕೀಲೆಣ್ಣೆಯನ್ನು ಸುರಿಯಲಿಕ್ಕು » 0 
ಏರ್ಪಾಡುಗಳು ಇವೆ (ವಿಜ್ಞಾವಿ. ೫೮). ೨. “ಮರ, ಕಬ್ಬಿಣ ಮೊ.ನ್ನು 
ಕೆಡದಂತೆ ಇಡಲು ಉಪಯೋಗಿಸುವ, ಕಪ್ಪು ಬಣ್ಣದ ಅಂಟುದ್ರವ. 
ಡಾಂಬರೆಣ್ಣೆ, ಹೀಲೆಣ್ಣೆ, ಟಾರೆಣ್ಣಿ, ಟಾರು * (7೩೯. ಇಂಕನಿ). 
[ಕೀಲ್‌ 4 ಎಣ್ಣೆ] 
ಕೀಲೈಸು "ಕೀಲಿಸು' ನೋ. 
ಕೀಲೊಂಟಿ (ನಾ). ಕೀಲು ಇರುವ ಒಂಟ; ಕಿವಿಯ ಒಂದು 
ಆಭರಣ: ನಡುವಿಗೆ ಬೆಳ್ಳಿಯ ಉಡಿದಾರ, ಕಿವಿಗೆ ಕೀಲೊಂಟಿ, 
ಮುರುಗಳ ಅಲಂಕಾರೆವುಳ್ಳ ಹಲವರು '(ಜಾರುದಾ. ೩೩). 
[ಕೀಲ + ಒಂಟ) 
ಕೀಲ್ಕಂಬ (ನಾ). ಆಧಾರಸ್ತಂಭ; ಮೂಲಸ್ತಂಭ : ಅಖಿಳ ಬ್ರಹ್ಮಾಂಡ 
ಕೊಂದೆ ಕೀಲ್ಕಂಬ ತಾನಾಗಿ ರಾಜಿಸುತಿರ್ಪುದು (ಪ್ರೌಢರಾ. ೧-೨೮). 
(ಹೀಲ್‌ + ಕಂಬ್ಯ] 
ಕೀಲ್ಕುಂಚಿಕೆ (ನಾ). - ಕೀಲಿಕೆಯ್‌: ಕದಕಗಳೆಯನು ಬಿಗಿದು 
ಬೊಮ್ಮಗುಡಿಯೊಳಗಿರೆಲಿ ಅದರ ಕೀಲ್ಕುಂಚಿಕೆಯ ಹೊರಕೆಸೆಯೆ ಸಾಕು 
(ಮಂಕುಕ. ೪೧). [ಕೀಲ + ಕುಂಚಿಕ್ಕೆ) 
ಕೀಲ್ಲಟ್ಟು (ನಾ). ಕೀಲುಗಳ ಜೋಡಣೆ, —ಕಟ್ಟು: ನಾರಾಚೆ 
ವಿದ್ಧಮುಮಪ್ಪೆಲ್ನಟ್ಟುಳ್ಳ ತೃತೀಯ ನಾರಾಚ ಸಂಹನನಮುಮಂ . . . 
ಕೀಲ್ಲಟ್ಟಿನುಳ್ಳ ಪಂಡಮಸಂಹನಮುಮಂ (ತತ್ವಪ್ರ. ೨೯೬). 
[ಕೀಲ್‌ + ಕಟ್ಟು] 
ಕೀಲ್ಲದ (ನಾ). ಅಗುಳಿಯಿರುವ ಬಾಗಿಲು; ಕೀಲು ಜೋಡಿಸಿದ 
ಬಾಗಿಲು: ಕೀಲ್ಗದವನೆೊಖ್ಮುನೆ ಕೆಲಸರಿಯಿಸಿ (ಬೆಟ್ಟಅ. ೮೩-೨೨). 
[ಹೀಲ್‌ + ಕದ (ಆ ಕದವು)) 
ಕೀಲ್ಲಳೆ (ಕ್ರಿ). ೧. ಕೀಲು ಕಳಚಿಹೋಗು; ಮಂತ್ರಿಯಿಲ್ಲದನ 
ಸಾಮ್ರಾಜ್ಯ ಕೀಲ್ಗಳೆದ ಜಂತ್ರದಂತಕ್ಕು (ಸರ್ವಜ್ಞ. ೩೦೬). ೨. ಬೀಗ 
ವನ್ನು ತೆಗೆ: ತತ್ಕೊಳದಿ ಮೈದೊಳೆದು . ... ಪೆಟ್ಟಿಗೆಗಳ ಕೀಲ್ಲಳಿವುತೆ 
(ನವಮೋ. ೧೦-೬೫). (ಕಲ್‌ + ಕಳೆ] 
ಕೀಲ್ಲುಡು (ಕ್ರಿ): ಆಧಾರಕೊಡು ; ಬಿಗಿದು ಕೂಡಿಸು; ಮೊಳೆ 
ನಾಟಸು: ಪತ್ತಿದ ಮೈಗೆ ಸಡಿಲ್ಲುಮೆಂದು ಕೀಲ್ಗುಡುವವೊಲಾಗೆ ತೋಳ 
ಬಿಗಿಪು (ಕಾವ್ಯಸಾ. ೬೫೭ ಶೂದ್ರಕ); ನಿಲ್ಲದೆಲ್ವಂ ನಟ್ಟು ಕೀಲ್ಲೊಟ್ವಿಂತಿರ್ದ 
ವಜ್ರ ಕಂಟಕಂಗಳ್ವೆರಸು (ಶಾಂತಿಪು. ೭-೯೧ವ) ; ಕೀಲ್ಲೊಟ್ಟಿ ಬೆಡಂಗ 
ನೀಯೆ ಪುಳಕಂ ತೋಳ್‌ ತಳ್ತು ಗಂಟಿಕ್ಕಿದಂತಿರೆ (ಜಗವಿ. ೧೧-೬೦), 
[ಕೀರ್‌ + ಕುಡ್ಕು (ಆ ಕೆಪಡ್ಕು)) 


ಕೀಲ್ಲೊಂಬೆ 


ಕೀಲ್ಲೊಂಬೆ, ಕೀಲುಗೊಂಬೆ (ನಾ). ೧. ಕೀಲಿ ಕೊಟ್ಟು ನಡೆಯಿಸುವ 
ಬೊಂಬೆ; ಯಂತ್ರದ ಬೊಂಬೆ: ಕೀಲ್ನೊಂಬೆಯೋಲಿರ್ದುದಾನೆ 
ಒಂದೆರಳ್ಮೂರ್‌ ಚಣಂ (ಶ್ರೀರಾಮಾ. ೪೫೮-೩೫೪). ಕೀಲುಗೊಂಬೆ : 
೧. ಹೆಂಗಸಿನ ಕೈಯಲ್ಲಿಯ ಕೀಲುಗೊಂಬೆಯಂತೆ ನರ್ತಿಸುವ ನ್ಯಾಯಾಧಿ 
ಕಾರಿಯಿಂದ ಪ್ರಜೆಗಳಿಗೆಸ್ಟು ಲಾಭವಿರುತ್ತೆದೆಯೋ ಯೋಚಿಸಿ] 5 
(ಲಕ್ಷ್ಮೀಪ್ರ. ೬೨); ವಾಸಂತಿ ಕೀಲುಗೊಂಬೆಯಂತೆ ಅವಳನ್ನು ಅನುಸರಿಸು 
ತ್ತಿದ್ದಾಳೆ (ತೇಮೋಡ, ೯೦). ೨. “ವ್ಯಕ್ತಿತ್ವನಿಲ್ಲದ ಮನುಷ್ಯಯಂತ್ರ” 
(Robot. ಇಂಕನಿ). "ಕೀಲ್ಬೊಂಬೆ' ಪರಾ, (ಕೀಲ + ಗೊಂಬೆ] 

ಕೀಲ್ಲೊಳಿಸು (ಕ್ರಿ). ಜೋಡಿಸು; ಸೇರಿಸು; ಅಳವಡಿಸು: ಕಳಚಿ 
ದಾಯುಧದಾಯತದ ಕೀಲ್ಲೊಳಿಸಿದರು ಖಡ್ಗಕ್ಕೆ ಕುಂತವ ಕಳೆದು ಕಾನನು 
ಕೊಡಿಸುತಿರ್ದುದು ಸೇನೆಯೆರಡಅಲಿ (ಕುವ್ಯಾಭೀ. ೫-೩೬); ಸಾಲ್ಲೊ ಳಿಸಿದ 
ಮಾಣಿಕದಿಂಡೆಗಳ ಕೀಲ್ಲೊಳಿಸಿ ನಿಮಿರ್ಚಿದೆ ಪಚ್ಚೆಯ ಕು ಚ್ಚು ಗಳ 
(ರಾಜಕೇ, ಆ-೫ವ). (ಹೀಲ್‌ + ಕೊಳ್ಳು + -ಇಸ್ಫು) 

ಕೀಲ್ಡೆಗೆ (ಕ್ರಿ). ಕೀಲನ್ನು ಕಳಚು; ಕಡಾಣಿಯನ್ನು ತೆಗೆ: ರಥಾಂಗಂ 
ಕೀಲ್ದೆಗೆದವೊಲಗಲೆ ಸಾರ್ದು ಕೊರಗಿದುವಾಗಳ್‌ (ಗಿರಿಕ. ೪-೬೮). 15 

[ಕೀರ್‌ + ತೆಗೆ) 

ಕೀಲ್ಬೊಂಬೆ, ಕೀಲಬೊಂಬೆ, ಕೀಲುಬೊಂಬೆ (ನಾ). ಕೀಲ್ಲೊಂಬೆ ಕ್ವ 
ಕೀಲ್ಬೊಂಬೆಯಾಟದಂತಾಸತ್ತು ಸುರವಿರಂಚಿಯರ ಸಂಘಂ(ಭರಭ.೧-೨೯). 
ಕೀಲಬೊಂಬೆ: ಬಾಲೆಯರು ಹಿಡಿದಾಡುವೊಳ್ಳಿಹ ಕೀಲಬೊಂಬೆಯ 
ನದಜುಡಿಗೆಯಂ ಬಾಲೆ ತಂದಪೆವು (ಬಸಪು. ೧೪-೪). ಕೇೀಲುಬೊಂಬೆ: |20 
ಹೆಂಡತಿಯೆಂದರೆ... ಒಂದು ಕೀಲು ಬೊಂಬೆ. ಮಾತ್ರನಾಗಿದ್ದಳು 
(ಕೀಲುಗೊಂ. ೮೧). [ಕೀಲ್‌ + ಬೊಂಬೆ] 

ಕೀಲ್ವರಿಸು (ಕ್ರಿ). ಕೆಳಗೆ ಹರಿಸು, ಸುರಿಸು (?) : ಓಕೋರ್ವರಂ 
ಗೆಲ್ವಮುಂಗೆಲ್ವದಾಸುರದ ನಿಶಿತಾಸ್ತ್ರ ಮೇಲ್ವರಿಸಿ ಕೀಲ್ವರಿಸಿ ಸೂಸಿದರ್‌ 
ಬೀಸಿದರ" ಗೋಸಿದೆರ್‌ ಸುತ್ತಲಿಹ ದಳವ ಧಾಳಾಧೂಳಿಯಲಿ|25 
(ಜಿನಮು. ೧೭-೨೮). (ಆ ಕೀಟ್ವರಿಸು?) 

ಕೀವಡಿಗೆ (ನಾ). ಕೀವು ತುಂಬಿ ನಾರುವಿಕೆ; ಕೀವಿನ ದುರ್ನಾತ: 
ಆನೆಗಳ ಬಲ್ವೆಣನಂ ಬಗುಳುತ್ತೆ ಮುತ್ತಿ ಕೀವಡಿಗೆ [ಪಾಠಾಂ. ಕೀವಡುತೆ] 
ತಗುಳ್ವಿನಂ ತೆಗೆವ ನಾಯ್ಲಗುರ್ಪಿಸುತಿರ್ಪ... ಬೇಡವಳ್ಳಿಗಳಂ 
(ಲೀಲಾವ, ೬-೪೧). [ಕೀವು + ಪಡಿಗೆ) - 30 

ಕೀನಿಲ, ಕೀವಿಲಿ (ಗು). ೧. ಕೀಳಾದ; ಹೇಸಿಕೆಯಾದ; 
ಕೊಳಕಾದ (?): ನೀವೇನೆಂದೀತಸ್ಯರ ಕೀವಿಲ ಚರಣದ್ವಯಂಗಳಂ 
ಮೆಲ್ಲನೆ ಸಸ್ಸಾನದಿನೊತ್ತು ತ್ತಿರ್ದಿರೊ ನೀವಜಕಿಯಿರೆ ಚಪಳನಾಡಿದಾಟವು 
ನಿನ್ನುಂ (ಧರ್ಮಾಮೃ. ೬-೧೧೧). (ನಾ). ೨. ಹೇಸಿಯಾದವನು ; 
ಕೇಳ; ಕೊಳಕ: ಈ ವಿಧದಿಂದಮೇಧ್ಯ ಮುಂ ಮೂತ್ರಮುಮಂ ಸೇವಿಸಿ |35 
ಮೆಯ್ಯಂ ಪೂಸುವ ಕೀವಿಲನಾಶ್ರೈಸಿ ಪೇಳ್ಹು ಗೆಯ್ವರ್‌' ಮೂಢರ್‌ 
(ಸಮಪ. ೧೨-೨೧). ಶೇವಿಲಿ: ಆಂ ಶ್ರಾವಕನಫ್ಪುದಲಂ ಕೀವಿಲಿ 
ನಿನಗೊಂದು ಕಂಟಕಂ ಪೋಯ್ತಿ (ಗಳ್‌: (ಧರ್ಮಾಮೃ. ೬-೧೨೯). [?) 

ಕೀವಿಲಿ "ಕೀವಿಲ' ನೋ. 

ಕೀವು, ಕೀಮು (ನಾ). ಹುಣ್ಣಿನೊಳಗೆ ಉಂಟಾಗುವ ರಸಿಕೆ;|40 
ಕೆಟ್ಟು ಹಳದಿದ್ರವವಾದ ರಕ್ತ : ಸಿಂಬುಟು ಕೀವು ಕೆರಂಕಸೃಗಂಬು 
(ಅಜಿಪು. ೬-೫೪) ; ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲೀ ದೇಹವ 
(ಮಹಾದೇ. ೪-೧೨) ; ಬಸಿದಪುದು ಮೆಯ್ಯ ಕೀವುಂ ರಸಿಣೆ ಯುಂ 
(ಯಶೋಚ. ೮-೭೨), ಛಾವಜನಯ್ಯನ ದಿನದಿ ಉಂಡವರಿಗೆ ಕೀವಿನೊಳಗೆ 
ಹಾಕಿ ಕುದಿಸುವ ಯಮನು (ಫರಂದ. ೧-೧೩೪-೪). ಕೇಮು: (8).|45 

(ಕೀ, + -ವು] 


0 


೧೮೬೫ 


ಕೀಸರುಹಿಡಿ 


ಕೀವುಗಟ್ಟು (ಕ್ರಿ). ಕೀವು ತುಂಬು; ಕೀವಾಗು; ಕೀತುಕೊಳ್ಳು : 
ಒಂದು ಪ್ರಾಣಿಯ ಕಾಲಿನಲ್ಲಿ... ಗಾಯವಾಗಿ ಕೀವುಗಟ್ಟುತ್ತದೆ 
(ಜೀವಾತ್ಮ. ೧೨೪). [ಕೀವು * ಕಟ್ಟು) 

ಶೀವುಗಿನಿ (ನಾ). ಕೀವುತುಂಬಿದ ಕೆವಿ; ಕೀತುಕೊಂಡ ಕೆವಿ: 
ಮುದುಕರಂತೆ ಲೋಳೆಸುರಿನ ಬಾಯುಂ *ಕೀವುಗಿನಿಯವರಂತೆ ಕೀವು 
ಸುರಿವ ಕಿವಿಯುಂ (ಧರ್ಮಾಮೃ. ೪-೭೫). [ಕೀವು * ಕಿಪ್ಪಿ) 

ಕೀಶ (ನಾ). ೧. ಕೋತಿ; ಮಂಗ; ಕೆಪಿ: “ಹರಿ ಕೀಶಮಾ ಕೋಡಗಕ್ಕೆ 
ಪೆಸರಕ್ಕು * (ಮಂಗರಾ. ೪೮-೯); ಕೀಶಬಲ ದೋರ್ವಲ ಶಿ ಲಾಪರಿ 
ಶಾಸನವೊ ರಘುಪತಿಯ ಕೀರ್ತಿಶ್ರೀಸತಿಯ ಸೀಮಂತವೋ ... ಎನಲಾ 
ಸುರಾಳಿಗೆ ಬೆಜಗ ಬೀರಿದುದಾ ಮಹಾಸೇತು (ತೊರರಾ. ೬-೬-೫) ; 
ಆಶಿಸುವದಿದ ಬಳಸಲೆಂದರೆ ಕೀಶದಂದದಿ ವಿಷಯಭೂಜ ನಿವೇಷದಲ್ಲೀ 
ವಾಸನಾಶಾಖೆಯಲಿ ತಿರುಗುವುದು (ವಿವೇಭ. ೧೧-೯); ಶೂನ್ಯ'ಮಂ 
ನೋಳ್ಪಂತೆ ಕಣ್ಣೆರೆದನಾ ಕೀಶವೀರಂ (ಶ್ರೀರಾಮಾ. ೩೧೫-೩೮೯). [ಸೆಂ.] 

ಕೀಶೇಶ (ನಾ). ೧. ಕಪಿಗಳ ಒಡೆಯ. ೨. ಸುಗ್ರೀವ. ೩. ಶ್ರೀರಾಮ: 
ಕಾನಿತಪ್ರದ ಪರೆಮ ವರಚನ್ನ ವೀರ ಸುಪ್ರೇಮದಿಂ ಪಾಲಿಪುದು ರವಿ 
ಕೋಟ ಸಂಕಾಶ ಕೀಶೇಶ ವರದಾಯಕ (ದುರಪು. ೧೫-೧). 

[ಕೀಶ + ಈಶ) 
ಕೀಶಪರ್ಣಿ (ನಾ). ಉತ್ತರಣೆ; ಉತ್ತರಾಣಿ: (). 
[ಸಂ. ಕೀಶಪರ್ಣಿನ್‌] 

ಕೀಸರೆ, ಕೀಸರ್ಕು (ನಾ). ಬೇಸರ ತರುವ ಗಟ್ಟಿಯಾದ ಶಬ್ದ; 
ಒಂದೇ ರೀತಿಯಾಗಿ ನಡೆದಿರುವ ಅಪ್ರಿಯ ಶಬ್ದ; ಗಲಾಟಿ 
ಚೀರಾಟಿ: ನಿಮ್ಮದಂತೂ ಕೀಸರವಾಯಿತು (ವೈದ್ಯರಾ. ೧೦). 
ಕೀಸರು, : ಏನಾಗಿದ್ದಿತು-ಕೀಸರೆಬ್ಬಿಸಲಿಕ್ಕೆ ಈ ಪೋರನಿಗೆ 
ಶ್ಯಾಮತಾ. ೨೭). 

ಕೀಸರಬಾಸರ, ಕೀಸರುಬಾಸರು (ದ್ವಿರುಕ್ತಿ) ು ತಂಬೂರಿ ತುಂಚೆಲ್ಲ 

ಕೀಸರಬಾಸರ ಬೇಸರ ಬಂದೈತಿ (ಸಖಗೀ. ೪೨-೫) ; ಅವುಗಳ ಕೀಸರು 
ಬಾಸರು ಹಿಡಿಸುವ ಭಯದ ಅರಚುವಿಕೆ ಆ ಇಡಿಯ ಗುಡ್ಡವನ್ನೇ 
ನಡುಗಿಸಿತ್ತು (ಬನಸಿ. ೩೧). [?) 

ಕೀಸರಿಡು (ಕ್ರಿ). ಬೇಸರ ತರುವಂತೆ ಗಟ್ಟಿಯಾದ ಶಬ್ದಮಾಡು; 
ಕಿರಿಚಾಡು; ಗಲಾಟಿಮಾಡು : ನಿನ್ನ ಬಾರಿಸುವಿಕೆ ಕೀಸರಿಟ್ಟಿತು 
(ಕುರಿಹಿಂ. ೪) ; ಅಕ್ಕ ಸತ್ತುದಕ್ಕಾಗಿ ಬೀದಿಯೇ ಹೀಸರಿಟ್ಟಿಂತೆ ಅತ್ತನು 

ಅರ್ಧಕ್ಕೆ ಬಿಡಿಸಿದುದರಿಂದ ಮಗು ಹೆಚ್ಚಾಗಿ 
ಕೀಸರಿಟ್ಟಿತು (ಕಾಗೆಕ, ೭೨) ; ತಾರತಮ್ಮ ವಿನಯವಾಗಿ ಕೀಸರಿಡುವ 
ಸೀಮೆಯಲ್ಲಿ ಉಸಿರುಕಟ್ಟಿ ಗೆಲುವ ಕಳೆದುಕೊಂಡೆಯೆಂದರು 
(ಚಿಂತನ. ೩೫). [ಕೀಸರ + ಇಡು] 

ಕೀಸರು, "ಕೀಸರ' ನೋ. 

ಕೀಸರ್ಕು (ನಾ). ಕಸಕಡ್ಡಿ; (ತರಕಾರಿಗಳನ್ನು ಹೆಚ್ಚಿ ಉಳಿದ) ಕಸ: 
ಹಸುರು ತರಕಾರಿ, ಹುಲ್ಲು ಮೊದಲಾದುವಿಲ್ಲದೆ ಯಾವ ಕೋಳಿಯೂ 
ಆರೋಗ್ಯವನ್ನು: ಪಡೆಯಲಾರದು. ಇದಕ್ಕಾಗಿ ಮನೆಯಲ್ಲಿ: ತರಕಾರಿ 
ಗಳನ್ನು ಹೆಚ್ಚಿ ಉಳಿದ ಕಸಕೀಸರುಗಳನ್ನು ಸುಮ್ಮನೆ ಎಸೆಯದೆ 
ಅವುಗಳ ಆಹಾರದೊಂದಿಗೆ ಸೇರಿಸಬಹುದು (ಬಾಲಪ್ರ. 111, ೧೭೭೭). 

[ಆ ಕಸರು?] 

ಕೀಸರುಹಿಡಿ (ಕ್ರಿ). ಬೇಸರು ಹಿಡಿ; ಬೇಜಾರಾಗು (?) : ನೆತ್ತಿಗೇರಿದ 
ಜೋಶಿಯವರ ಸಿಟ್ಟು... ಇಳಿದಿತ್ತಾದರೂ ಜೀವಕ್ಕೇನೋ ಕೀಸರು 
ಹಿಡಿದೆಂತಾಗಿತ್ತು (ಮೂರುದಾ. 6೧). 

[ಕೀಸರ್ಕು (.ಕೀಸರ) + ಹಿಡಿ, (೮ ಪಿಡಿ) 


(ಜಯಂತ. ೨೭೩); 


ಕೀಸಲು 


೧೮೬೬ 


ಕೀಳಾಗು 


ಕೀಸಲು (ನಾ). ಪದರ: ಈ ಬಟ್ಟಿಗಳನ್ನು ಯಂತ್ರಗಳಲ್ಲಿ ಕೊಟ್ಟು | | ಕೀಸುವಣೆ (ನಾ). ಬಂಡಿಯ ಈಸು; ಕೂಬರೆ: *ಕೂಬರಮೆನಲ್‌ 


ತೆಳ್ಳಗಿನ ಕೀಸಲುಹಾಳೆಗಳಾಗಿ ಕತ್ತರಿಸುತ್ತಾರೆ (ಬಾಲಪ್ರ. 
[ಹೀಸು * - ಆಲು (ಆ. -ಅಲ್‌,)] 
ಕೀಸ್ಕು, ಕಿಸ್ಕು (ಕ್ರಿ). ೧. ತೆಳುವುಗೊಳಿಸು : ಕೃಶಗೊಳಿಸು ; ಹೆರೆ: 
“ ಹೀಸು - ಕೃಶಿಕರಣೇ, ಕರ್ಣಪತ್ರೇ ಚ? (ಶಮಧಾ); ವನದೊಳ್‌ 
ವನೇಚರಂ ತನತ್ತು ಬಿಲ್ಲಾ ನದನಂತು ಕೀಸುಗುಂ[ಪಾಠಾಂ. ವಂ] 
(ಕಾವ್ಯಾವ. ೩೫೯) ; ಬಿಲ್ಲೀಸುವ ಬಾಣಮಂ ತಿರುಪಿ ಶಿರ್ದುವ (ಜಗವಿ. 
೧೬-೧೬) ; ಬಿಲ್ಲಂ ಕೀಸಿದಂ ಬಡಗಿ (ಶಬ್ದಾನು. ೨೦೪ ಪ್ರಯೋ); 
ಮುಗಿಲಲಿ ರನಿ ಶಶಿಯ ಕೀಸೆ ಸಿಡಿವ ಕಿಡಿಯೋ (ಗಿಳಿವಿಂ. ೧೦೭-೨೬) ; 
ಕೀ ನುಣ್ಣಗೆ ಮಾಡಿದ ಎರಡು ಗಂಡು ಗರಟಗಳನ್ನೂ ತಂದು 
ಮುಂದಿಟ್ಟು (ಮಲೆಮ. ೧೩). ೨. ಕೊರೆ; ಕೆತ್ತು ; ಕೆರೆ: ಮಲ್ಲರಂತೆ 
ಪೋರುವರ್‌ ಲೇಖಕನಂತೆ ಕೀಸುವರ್‌ (ಧರ್ಮಾಮೃ. ೩-೭೩); ಗಾಳ 
ದೊಳಿಟಸ್ಯಿ ಪಿಲಿಿವ ಕೀಸಿ ಸಾಸಿವೆಯಂ ಬಲವ (ವರ್ಧಪು. ೧೧-೪೬ ವ); 
ಬೆಂದ ಹುಣ್ಣ ಕಂಬಿಯೆಲಿ ಕೀಸುವರೆ (ಬಸವ. ೩೧೬); ಹೊಡೆದುನೋಡಿದ 
ಳೊತ್ತಿ ಕೀಸಿ ನೋಡಿದಳಡಸಿ ಕೊಜಕಿದು ನೋಡಿದಳು (ಸಿದ್ಧರಾ. ೬-೪); 
ಕೀಸಿ ಸೀಳಿದ ನವಿಲ ಲಾವುಗೆಯ (ಕುವ್ಕಾವಿ. ೩-೩೭); ಕಾಸಿದೆಣ್ಣೆಯ 
ಫೊಯಿಲ್ಲೆ ಪಟುಭಟರ ಮೈದೊಗಲ್‌ ಕೀಸಿದುದು (ಚೆ ಬ ಫು. ೪೨-೩೪). 
೩. ಉಜ್ಜು ; ತಿಕ್ಕು; ಒರೆ: ಕೀಸೆ ಕಿಲುಬಂ ಕಾಂತಿವಡೆದ ಕನ್ನಡಿ 
ಯಂತೆ ಮಾಸಲಂ ತೊಳೆಯೆ ಮಡಿಯಾದ ದುನ್ವಟಿದಂತೆ (ಸಮ್ಯಳಾೌ. 
೧೦-೨೧) ; ಚಿನ್ನ ಕೀಸದೆ ಬಣ್ಣಲೆಕ್ಕನನು ಲೇಸಾಗಿ ತಿಳಿಯೆಪೇಳುವ ಚಿನ್ನ 
ವರದರು ಕೌಶಲತೆಯೊಳೊಪ್ಪಿಹರು (ಕವಿಚ. 11, ೩೫೮ ಭುಜಬಲಿಚರಿತೆ); 
ರವಿಯನಂದಾ ವಿಶ್ವಕರ್ಮನು , . . ಸಾಣೆವಾಯೊಳು ಸನೆಯೆ ಕೀಸುವ 
ಪದದೊಳುದಯಂ ಬಡೆದ ಪಾಂಗಿನ (ಅಂಜಚ. ೧-೭೪). ೪. ಹೊರಕ್ಕೆ 
ಎಳೆದು ತೆಗೆ; ಎಳೆದುಬಿಡು ; ಬಾಣಬಿಡು : ದನುಜ ಕೀಸಿದ ಕೋಲ 
ಕಡಿತದೊಳೊಬ್ಬನುಳಿದನೆ (ಮೈರಾಣಾ. ೩-೧೧) ; ಮಾಯೆ ದಾನವೇಶ್ವರೆ 
ನೊರ್ವ ಕೀಸಿದ ಕೋಲಿನಂತುಳಿದ (ನಾಗಳು. ೨೪-೯೪). ೫. ಕೆರೆ; 
ಬೋಳಿಸು. "ಕೀಸುಮಂಡೆ' ಪರಾ. ಕಿಸು : ೧. ನಾರಿಯಂ ಕಿಸು 
[ಸಾಂ ಕೀಸಿ] ನರಗಳಂ ಸೀಳೆ ಹೆಡೆಗಟ್ಟು (ಸಮ್ಯಕ್‌. ೧೦-೩೩). 
ಕೀಸಿಕೊಳ್‌ ಇ ಕೆತ್ತಿಸಿಕೊಳ್ಳು ; ಕೊರಯಿಸಿಕೊಳ್ಳು: ಸೂರ್ಯಂ 
ಸರಣೈಯಂ ಕೂರ್ತವಳ ಕಾದಲ್ಮೆಗಾ ತನ್ನಮೆಯ್ಯನೇ ಕೀಸಿಕೊಂಡಂ 
(ಸೌನಂದ. ೭-೨೬). ಕೀಸಿವೋಗು - ತೆಳ್ಳಗಾಗು ; ನಮೆ; ಕೃಶ 
ವಾಗು; ಬಡವಾಗು: ನಲ್ಲೆಯಂ ನೆನೆಯುತ್ತ ಬಿಕ್ಕಿದಂ ಬಿಲ್ಲಂತೆ 
ಕೀಸಿವೋದಂ (ಸೌನಂದ. ೭-೩). 
(ದೇ. ॥ ತಮಿ. ಚೀಯ್‌, ಚೀವು ; ಮಲ. ಚೀವು ; ತೊದ. ಕಿಟ್‌] 
ಕೀಸ್ಕು (ನಾ). ೧. ಕಿವಿಯಲ್ಲಿಟ್ಟು ಕೊಳ್ಳುವ ತಾಳೆಗರಿಯ ಸೀಳು, 
—ಸುರುಳಿ; ಸುತ್ತೋಲೆ; ಕರ್ಣಪತ್ರ: *ಕೀಸು- ಕೃಶೀಕರಣೇ, 
ಕರ್ಣಪತ್ರೇ ಚ” (ಶಮಧಾ). "ಕೀಸೋಲೆ? ಪರಾ. ೨. ಕೆತ್ತಿದ 
ತೆಗೆದ ಭಾಗ; ಸಿಗುರು ; ಚೆಕ್ಕೆ: ಉಂಗೀಸಾಬು . . . ಬಿದ್ದಿದ್ದ ಬಿದರಿನ 
ಕೀಸುಗಳನ್ನು ಕೆಲಕ್ಕೆ ಸರಿಸಿಕೊಂಡ (ಮಲೆಮ. ೨೮೪). : [ಆ ಕೀಸು] 
ಕೀಸುಗಳೆ (ಕ್ರಿ). ಕರ್ಣಪತ್ರವನ್ನು ತೆಗೆದುಹಾಕು : ಬೇಸಜಕಿಸುವಂಗ 
ಜಾಗ್ನಿಯ ಕೇಸುರಿ ಕೊಳೆ ಕಟೀದೆ ಪತಿಯ ವಿರಹದಿನಾಗಳ್‌ ಕೀಸುಗಳೆ 
ದಂತೆ (ಕಾವ್ಯಾವ. ೨೩೮). [ಕೀಸ್ಕು? + ಕಳೆ] 
ಕೀಸುಮಂಡೆ (ನಾ). ಬೋಳಿಸಿದ ತಲೆ; ಬೋಳುಮಂಡೆ : ವಾರಿ 
ಶಿಖಿ ತುಜುಬು ಮುಂಜುಟ್ಟು ನಡುವಣ ಶಿಖಿಯು ಚಾರುಮಕುಟಿಂ 


111, ೧೪೯೬). 


ಅದಾ 


0 


40 


ಕೀಸುಮಂಡೆ ಕುಸುಮಾಕಲಿತ ಮೂಜುಬೆರಳಿಂ ತಿದ್ದಿ ರಾಜಿಸುವ ಸಿತಭಸಿತ | 45 


ತಿಲಕ (ಗುರುಚಾ. ೩-೪೯). [ಕೀಸು, * ಮಂಡೆ) 


ಕೀಸುವಣೆ?' (ಮಂಗರಾ. ೮೪-೨೫). [ಕೀಸ್ಕು * ಮಣೆ] 
ಕೀಸುವಲೆ (ನಾ). ಒಂದು ಬಗೆಯ ಬಲೆ; ಎಳೆಯುವ ಬಲೆ (?): 
|  ಕೀಸುವಲೆ ಕೊಂಬುವಲಿ ಹಿಡಿಗಣ್ಣಿವಲೆ (ರುಕ್ಕಾಂಗ. ೧೦-೧೯). 
[ಹೀಸು, + ಬಲೆ] 
ಶೀಸುವಲ್ಲು (ನಾ). ವಕ್ರವಾದ ಹಲ್ಲು; ಬಾಯಿಂದ ಹೊರಚಾಚಿದ 
ಹಲ್ಲು (?): ಒಲೆದ ನಡು ಮೊಜಗಾಲು ಮುದುಡುಗಿವಿ ಬೀಟಿಗೈ 
ಸಲೆ ಕೀಸುವಲ್ಲು (ವೀಶೈಪು. ೩-೯-೧೬). 
[ಕೀಸ್ಕು * ಪಲ್ಲು (ಆ ಪಲ್‌)] 
ಕೀಸುಳಿ (ನಾ). ೧. (ಸೂಕ್ಷ್ಮವಾದ) ಕೆತ್ತನೆಗಾಗಿ ಬಳಸುವ ಸಣ್ಣ 
ಉಳಿ. ೨. ಹತ್ತರಿ; ತೋಪಡ; ಉಜ್ಜುಗೊರಡು : ಸಮಸ್ತ ಭಾರತ 
ದಲ್ಲಿ ಕೀಸುಳಿಗೆ ತಗಲುವ ಸಿಗುರೂ ಇಲ್ಲವೆನ್ನಬಹುದು (ನಾಡೋಜ, ೩೫೧). 
[ಕೀಸ್ಕು4- ಉಳ್ಳಿ] 
ಕೀಸುಳಿವಡೆ (ಕ್ರಿ). ಕೀಸುಳಿಯಿಂದ ಕೆತ್ತನೆಯನ್ನು ಪಡೆ, 
—ನುಣುಪಾಗು, --ನಯವಾಗು : ಬಾಹ್ಯಾಂಗವೂ ಕೂಡ ಕೀಸುಳಿ 
ವಡೆದು ದೋಷದ ಸೆಕ್ಸೆ ಉಗುರಿಗೂ ಸಿಲುಕದಂತಾಗಿದೆ 
(ನಾಡೋಜ. ೩೬೩). [ಕೀಸುಳಿ + ಪಡೆ] 
ಕೀಸೋಲೆ (ನಾ). ಇ ಕೀಸು ೨: ಕೀಸೋಲೆಯ ಕಾಚಿನುಂಗುರದ 
ಚುಂಚಿಯ ಬಂದಿಯರೆಮ್ಮ ನಲ್ಲೆಯರ್‌ (ಸೂಕ್ತಿ ಸು. ೮-೪೦೦). 
[ಕೀಸ್ಕು + ಓಲೆ) 
ಕೀಳ್‌, "ಕೀಟ? ನೋ. 
ಕೀಳ್‌ "ಕೀಟ? ನೋ. 
ಕೀಳ್‌, ಕೀಳ್ಕು (ನಾ). ಹಸುವಿನ ಕರು: “ಕೀಳೆಂದು ಕಂದೆಂದು 
ಗೋವತ್ಸಂ” (ಕಶಸಾ. ೭-೧೩೦). ಶೀಳ್ಕು: *ಕೀಳುಂ ಕುಂದುಂ 
ನಿರುತಂ.ಗೋವತ್ಸಂ ತಾಂ” (ಕವಿಕಂ. ೮೬) ; ಕೀಳಿಂಗಲ್ಲದೆ ಹಯನ 
ಕಟಕಯದು ಕಾಣಾ ರಾಮನಾಥ (ದೇದಾಪ್ರ. ೯-೨); ಕೀಳಿಂಗಲ್ಲದೆ 
ಹಯನ ಕಜಕಿವುದೆ (ಬಸವ. ೩೫೯). [?) 
ಕೀಳ್ಜ್‌ ಕೀಳ (ನಾ). ಅಂಗಳ; ಕೊಟ್ಟಿಗೆ: (8). ಕೀಳ: ಹೇಳಿದರೆ 
ಕೇಳುವನ ಕೀಳವದು ಕರಲೇಸು ಹೇಳಿದರೆ ಕೇಳದಿರುವವನ ಮಾಳಿಗೆಯು 
ಕೀಳಗು ಕಷ್ಟ (ಸರ್ವಜ್ಞ. ೧೨೫೭). “ಗುಡಿಸಲು ಚಪ್ಪರ” 
(ಸರ್ವಜ್ಞ. ಕೋಶ). [ಆ ಕೀಟಾಲ್‌ ?) 
ಕೀಳ "ಕೀಳ? ನೋ. 
ಕೀಳ್ಕ "ಕೀಟ? ನೋ. 
ಕೀಳಕ "ಕೀಲಕ' ನೋ. 
ಕೀಳಕುಲ (ನಾ). ಕೆಳಜಾತಿ; ಹೀನವಂಶ: ಅಳಿವೆಣ್ಣು - ಕೀಳಕುಲ 
ದವಳು (ಗಂಗಾಮ. ೨೧). [ಕೀಳ (< ಕೀಲ) + ಕುಲ) 
ಕೀಳಜನ (ನಾ). ಕೆಳಮಟ್ಟದ ಜನ; ನೀಚಜನ: “ಪ್ರಾಕೃತ - ಕೀಳ 
` ಜನ? (ಗಂಗಾಮ. ೨೨೪). [ಕೀಳ್ಮ (< ಕೀಟ) + ಜನ) 
ಕೀಳರಿಮೆ (ನಾ). ತಾನು ಕಡಿಮೆಯವನೆಂದು ತಿಳಿದುಕೊಳ್ಳುವಿಕೆ : 
ಆ ಆಸೆ ಅವನ ಕೀಳರಿಮೆಯನ್ನೂ ಮೆಚ್ಚಿ ಕುಣಿಯಹತ್ತಿತು 
(ಗ್ರಾಮಾಯ. ೪೯೬) ; ತಿಮ್ಮನ ಮುಂದೆ ಕೃಷ್ಣನಿಗೆ ಕೀಳರಿಮೆ 
ಬಂದರೆ ಏನಾಶ್ಚರ್ಯ (ಹುಚ್ಚುಹು. ೩೯). 
(ಕೀಳ್‌ (ಆ ಕೀಯ್ಡ್‌) + ಅರಿಮೈ) 
'ಕೀಳಾಗು (ಕ್ರಿ). ಕೆಟ್ಟ ದಾಗು; ಕಳಪೆಯಾಗು ; ಹಾಳಾಗು: 
ಕಾಳಗದ ನಲ್ಮೆಯಿಂದೀಳಿಗೆಯ ಕಯ್‌ತಪ್ಪಿ ಕೀಳಾಯ್ತು ನಾಡು 
(ಕಾಲೂರ. ೩೯-೪೬). [ಕೀಳ್ಕ್‌ (ಆ ಕೀಲು) + ಆಗು] 


ಕೀಳಾಣಿ 


ಕೀಳಾಣಿ (ನಾ). ಕಳಪೆಯ ಚಿನ್ನ; ಮಿಶ್ರಲೋಹ: ಆಣೆಗಪಜಯ 

ವಿಬ್ಲಲೇ ಕೀಳಾಣಿ ಟಿಂಕದೊಳಿಲ್ಲಲೇ (ಕುವ್ಯಾಸ, ೧-೪೪). 
[ಳ್‌ (ಆ ಕೀಯ) + ಅಡೆ?) 

ಕೀಳಾದಿಗೆ (ನಾ). ಅಂಗಳದಲ್ಲಿಯ ಕಟ್ಟೆ; ಗುಡಿಸಲಿನ 
ಮುಂಭಾಗ (?) : ಶಿವಭಕ್ತರಂ ಕಾಣದೆ ಮುಂದುಗೆಟ್ಟು ಬಂದೊಬ್ಬ 
ಜೈನನ ಕೀಳಾದಿಗೆಯೊಳಿರ್ದು ನಿತ್ಕನೇಮವಂ ಮಾಡುತ್ತಮಿರ್ಪಲ್ಲಿ 
(ನಾಚಿರಾ. ೧೭೮-೧೩) ($೪, + ಆದಿಗೈ) 

ಕೀಳಾರಂಭ (ನಾ). ಕುತ್ಸಿತ ವೃತ್ತಿ; ಕೀಳು ವ್ಯವಸಾಯ: 
ತಾಳಾಂಕನೆ ಹಲಹಿಡಿದು ಭೂಮಿಯ ಮೇಲೆ ಸೀಳಬಲ್ಲವ ಕೇಳ್ದು ನಿನಗೆ 
ಕೀಳಾರಂಭ ಬೇಡೆಂದು ವಿಘ್ನೇಶ ಹೇರಾಳಂಬ ಕರೆದು ಬೊಬ್ಬಿಜದ 
(ಮೋಹತ. ೩೮-೪೮). [ಕೀಳ್ಳಿ (ಆ ಕೀಯ್‌) * ಅರಂಭ) 

ಕೀಳಾಳ್‌ "ಕೀಲಾಳ್‌? ನೋ. 

ಕೀಳಾಳು "ಕೀಟಾಳ್‌' ನೋ. 

ಕೀಳಿಡಿಸು (ಕ್ರಿ). ಕಿರಿಚುವಂತೆ ಮಾಡು; ಕಿರುಗುಟ್ಟಿಸು: ದಿಗಿಭಮ 
ನೊತ್ತಿ ಕೀಳಿಡಿಪನಗ್ಗದ ಕೇಸರೀವೋಲೆವಾಯ್ಡು (ಎಕ. ೪11, ಶಿವಮೊ. 
೪-೪೫ ; 1122) ; ಉಡಿವಂ ಚಕ್ರವನಳ್ಳಿ ಪಂ ಜವನನಾದಿದ್ದ(ಗ್ಹ)ಂತಿಯಂ 
ಕೂಡೆ ಕೀಳಿಡಿಪಂ (ಕಣ. 1%, ೧-೬೫; 1704). [ಹೀಳಿಡು, + - ಇಸ್ಕು] 

ಕೀಳಿಡು, (ಕ್ರಿ). ಅರಚು; ಕೂಗು; ಕಿರಿಚು : ಕೀಳಿಡೆಯಿಡೆ ಗಂಟಲಂ 
ಮುಜಕಿದನೊರ್ಮೆಯೆ ನಿರ್ಫ,ಣನೆನ್ನ ತಂದೆಯಂ (ಕಾದಂಪೂ. ೧೮೪); 
ಶರಭಮಂ ನೂಜನಿನ್ನೂಅನತ್ಯುತ್ಸವದಿಂ ಕೀಳಿಟ್ಟು ಪೇಣಕೀಜುನೆನೊ 
ಧರಣಿಯೆಂ ಪೊಯ್ತೆನೋ ತೊಂತುವೋಗಲ್‌ (ಧರ್ಮಾಮೃ. ೯-೧೮೩) ; 
ಕೋಡೊಳೆತ್ತಿ ಕಟ್ಟದ ಮದದಂತಿಯೆಂ ಬಿಡದೆ ಕೀಳಿಡೆ ಕೀಳಿಡೆ 
[ಪಾಕಾಂ. ಗೀಟಾಡೆ ಗೀಟ್‌ಡೆ]ಕೊಂಡುದಾ ಗಜಂ (ಪಾರ್ಶ್ರಪು. ೪-೧೩೬) ; 
ಕೆಸಜಕೊಳಿರ್ದ ಪಸುವಿನಂತಿರೆ ದಶಮುಖಂ ಕೀಳಿಟ್ಟೊರಲೆ 
(ಪುಣ್ಯಾ ಸ್ತ್ರ. ೫-೫೫ ವ); ಹಸಿದ ಹೊಟ್ಟಿ ಕಳಮಳಗೊಂಡು . .. ಕೀಳಿಟ್ಟು 
ಕರೆದ ಮೇಲೆ (ಜಯಂತ. ೨೭೯). [?) 

ಕೇಳಿಡ್ಕು "ಕೀಟೀಡು? ನೋ. 

ಕೀಳಿಲ್‌ "ಕೀಟಾಲ್‌? ನೋ. 

ಕೀಳಿಲು ಕೀಟೀಲ್‌' ನೋ. 

ಕೀಳಿಸು (ಕ್ರಿ). ೧. ಕೀಳುವಂತೆ ಮಾಡು ; ಕಿತ್ತು ತೆಗೆಸು: ಕೀಳಿಸಿದ 
ನರಮನೆಯ ಹೇಮದ ತಾಳಮರ ಹದಿನಾಲ್ಕ್ಯನಧ್ವರ ಶಾಲೆಯಿದಿರಲಿ 
ತೋರಣಸ್ತಂಭಂಗಳಹವೆಂದು (ಕುವ್ಯಾಸ. ೪-೪೮); ಕಳೆ ಶೀಳಿಸಿ ಆಯಿತೆ 
(ಚೆಂಗಾಳ್ವ. ೨೩೫). ೨. ಅಗೆಸು; ತೋಡಿಸು: ಒಂದು ಬಾವಿ ಕೀಳಿಸಿದರು 
(ಚೆಂಗೂಲಿ.೧೦).೩, (ಆಲಂ) ಕಿವಿಯನ್ನು ಕೊರೆ; ಕಿವುಡುಗೊಳಿಸು : 
ಬಯಲಾಟದ ಚಂಡೆಮದ್ದಳೆ ಸಿನಿಮಾದ ಹಾಡುಗಳೂ ತಿವಿ ಕೀಳಿಸುತ್ತಿ 
ದ್ಹುವು (ಭ್ರಾಮಾನ. ೨೪೮). [ಕೀಳ್‌ (ಆ ಶೀಟ್‌) 4 -ಇಸ್ಕು] 

ಕೀಳು, "ಕೀಟಕ್‌' ನೋ. 

ಕೀಳ್ಕು "ಕೀಲು? ನೋ. 

ಕೀಳ್ಕು (ನಾ). (ಕಣ್ಣಿನ) ಮಲ; ಪಿಸುರು (?) : ನಳಿಯದ ಕುಷ್ಮಿಕೆ 
ದೊಡ್ಡಿದ ಮೊಳಕಾಲ್‌ ಸನಾಕ್ಷಿ ರೂಢಿದುರ್ಗಂಧಂಗಳ್‌ ಕೊಳೆನಾರ್ಪೊಡೆ 
ಕೀಳುಂ ಕಾಲ್ಯೊಳೆಯದ ಮಣಕ ಯರಿದು ಮೂಲು ಸಂನತ್ಸರಮಂ 
(ಅಶ್ವಶಾ. ೩1೪ ಪರ); ಕಣ್ಣುಗಳಲ್ಲಿ ಕೀಳು ಕಟ್ಟಿದಲ್ಲಿ ಕುದುರೆಯ 
ಮರಿಗೆ ಮೂರುವರುಸಕ್ಕೆ ಅಳಿವು ತಪ್ಪದು (ಅಶ್ವಟೀ. ೩೩-೧೦). [?) 

ಕೀಳುಕರ್ಮ (ನಾ). ಕೆಟ್ಟಿಕೆಲಸ; ನೀಚಕರ್ಮ : ಭಗವಂತನು 
ಭಕ್ತರು ಮಾಡಿದೆ ಅಲ್ವ ಕೀಳುಕರ್ಮಗಳನ್ನು ಕೂಡ ಸ್ವೀಕರಿಸಿ 
(ಜಗದಾ, ೨೧೩), [ಹೀಳ್ಕು (೮ ಹೀಲ್‌) + ಕರ್ಮ] 


ಗಿ೮೬೭ 


45 


ಕೀಳುದಸೆ 


ಕೀಳುಕಳೆ (ನಾ). ಕೀಳಾದ ಕಳೆ; ಕಳವೆ ಕಸ: ಕೀಳುಕಳೆಯ 
ಕಿತ್ತು ಬಿಸುಟು (ವಿಸೀಗೀ. ೮೧-೧೫). 
[ಕೀಳ್ಕು (೮ ಕೀಲ) + ಕಳ್ಳಿ] 
ಕೀಳುಕೋಟ (ನಾ). ಕೆಳಗಿನ ಕೋಟಿ; ಕೋಟಿಯ ಕೆಳಭಾಗ: 
ಕೀಳುಕೋಟಿಯೊಳೊಬ್ಬ ಅಗಸಾಲ ಸತ್ತರೆ ಮೇಲುಕೋಟಿಯೊಳೊಬ್ಬ 
ಅಗಸತಿ ಆಳುವಳು (ಪುರಂದ. ೨-೧೨-೩). 
[ಕೀಳ್ಳು (ಆ ಕೀಟ್ಸ್‌) + ಕೋಟಿ (ಆ ಕೋಂಟಿ)] 
ಕೀಳುಗ (ನಾ). ಕೀಳಾದವನು; ಅಧಮ; ನೀಚ: ಹಾಳುಗನಾಂ 
ಕಾಳುಗನಾಂ ಹೀಳುಗನಾಂ ಏಳು ಬೇಲಿಯ ಂ ಕಳಿದವನಾಂ 
(ಶಂಕಕಂ. ೧೦೨). [ಕೀಳ್ಕು (< ಹೀಲ್‌) + -ಗ್ಯ) 
ಕೀಳುಗಣ್ಣು (ನಾ). ೧. ಕಡೆಗಣಿಸುವ ನೋಟ; ತಿರಸ್ಕಾರ ದೃಷ್ಟಿ: 
ಈ ಮನೇಲಿ ನಿನ್ನನ್ನ ಕೀಳುಗಣ್ಣಿಂದ ನೋಡೋಕೆ ಯಾರಿಗೂ ಸಾಧ್ಯ 
ವಿಲ್ಲ (ವಂಶವೃ. ೧೭೬). ೨. ಕಣ್ಣಿನ ಒಂದು ರೋಗ: ಈ ರಸದಲ್ಲಿ 
ಗುಳಿಗೆಯಂ ಮಾಡಿ... ಹಚ್ಚೆ ಕೀಳುಗಣ್ಮು ತೀರ್ಗುಂ (ವಿವೈವಿ. ೮೩). 
[ಕೀಳ್ಳು (ಆ ಕೀಟ) * ಕಣ್ಣು (ಆ ಕಣ್‌)] 
ಕೀಳುಗಯ್ಯು "ಕೀಳ್ಸೆಯ್‌' ನೋ. 
ಕೀಳುಗಾಲುವೆ (ನಾ). ಕೆಳಗಾಲುವೆ; ಶಳಗಾಲುವೆ : ಚತುಸೀಮೆ 
ಕಾಲುವಳಿ ಕೀಳುಗಾಲುವೆ , , . ಅಸ್ಟಭೋಗ ತೇಜದ ಸ್ವಾಮ್ಯವನು 
(ಎಕ. ೫1, ಮದ್ದಗಿ. ೩೭-೧೪ ; 1577). 
[ ಶೀಳ್ಕು (ಆ ಕೀಖ್ಛ್‌) + ಕಾಲುವೆ (ಆ ಕಾಲ್ವಾಯ್‌)] 
ಕೀಳುಗಾಳಿ *ಕಿಗ್ಗಾಳಿ' ನೋ. 
ಕೀಳುಗೊರವ (ನಾ). ಕೀಳುತರಗತಿಯ ಗೊರವ; ಅಲ್ಪನಾದ ಶೈವ 
ಸಂನ್ಯಾಸಿ: ಕೇಳು ಕಿಲ್ಬಿಷವಿವು ನಮಗೆ ಭೂಪಾಲ ಮುಟ್ಟಿಲು 
ಬಾರದೆನಲಾ ಕೀಳುಗೊರವಂ ಮೆಲುತ ಕೊಟ್ಟಿಂಜಲ ಕಡಲೆಯಿಂದ 
(ಬಸಪು. ೩೭-೬೭). [ಕೀಳ್ಳು (ಆ ಕೀ) * ಗೊರವ] 
ಕೀಳುಗೊಳಿಸು (ನಾ). ಕೀಳಾಗಿ ಮಾಡು ; ಅವಮಾನಿಸು: ನಾವು 
ಈ ಶಕ್ತಿಯನ್ನು ಬೀಳು ಗೊಳಿಸಿರುವೆವು, ಕೀಳುಗೊಳಿಸಿರುವೆವು 
(ವಿಚಾಮಂ. ೬೩). [ಕೀಳು (ಲ ಕೀಯ್ಡ್‌) * ಕೊಳ್‌, + -ಇಸ್ಕು] 
ಶೀಳುಜಾಶಿ "ಕೀಲ್ಜಾತಿ' ನೋ. 
ಕೀಳುದನಿ (ನಾ). ಕೆಳಗಿನ ದನಿ; ತಗ್ಗಿದ ದನಿ: ಹೇಳಿದೆನು ಬಳಿ 
ಕವನು ನಡೆದು ಹೋದುದನಾಹಾ ಕೀಳುದನಿಯಲಿ (ಇಂಗೀತೆ. ೪೫-೧೦). 
[ಕೀಳ್ಳು (ಆ ಕೀಲ) 4 ದನಿ] 
ಕೀಳುದರ್ಜೆ (ನಾ). ಹೀನತರಗತಿ; ಕೆಳಗಿನ ಮಟ್ಟಿ: ಹರಿದಾಸರ 
ಅನುಭವದ ನುಡಿಗಳಾದ ಪದಗಳೆಂದರೆ ಕೀಳುದರ್ಜಿಯ ಪ್ರಾಕೃತಪದ 
ವೆಂಬ ಭಾವನೆ ಆಚಾರ್ಯರಿಗೆ... ಬೆಳೆಯಿತು (ಜಗದಾ. ೧೪೭); 
ನಗರದ ಕೀಳುದರ್ಜೆಯ ವಿಟ- ವಿದೂಸಕ - ಲಂಪಟರಿಗೆ ಅದು 
ವಿಹಾರ ಸ್ಥಾನ (ಬಾಣಆ. ೧೫೨). 
[ಕೀಳ್ಳು (ಆ ಕೀಟ್ಸ್‌) * ದರ್ಜೆ) 
ಕೀಳುದಲೆ "ಕಿಟ್ಟಲೆ' ನೋ. 
ಕೀಳುದಲೆಗೊಳ್‌ (ಕ್ರಿ). (ನಾಚಿಕೆಯಿಂದ) ಶಲೆತಗ್ಗಿಸು; ಕೆಳೆ 
ಮೊಗವಾಗು : ಪರಮಾತ್ಮನುನ್ನತ ಲೀಲೆಯನು ಜೇಳುವಡೆ ನಿಗಮಾ 
ನಂತ ಕೋಟಿಗಳು ಕೀಳುದಲೆಗೊಂಡವು (ನಿಭಾಗ. ೨-೪-೧೦). 
[ಕೀಳುದಲೆ ( ಕಿಟಲೆ) * ಕೊಳ್‌) 
ಕೀಳುದಸೆ (ನಾ). ಕೀಳುಮಟ್ಟ; ದೀನಾವಸ್ಥೆ: ಕೀಳುದಸೆಯವರೆ 
ನುದ್ಭರಿಸದವ ಹೊಲೆಯ (ಗಿಳಿವಿಂ. ೧೬-೭). 
[ಹೀಳ್ಕು (ಆ ಕೀರ್‌) * ದಸೆ] 
118 


ಕೀಳುದಾನ 


ಕೀಳುದಾನ (ನಾ). ೧. ಅಪಾತ್ರದಾನ. ೨. ಕೆಳಗೆ ಸುರಿಯುವ 
ಮದೋದಕ : ಓಲಗಕೆ ಬರುತಿಪ್ಪ ಕರಿಗಳ ಕೀಳುದಾನದಿನೆಸೆವ 
ತುಂಬೆಯು ರೋಲಭೂಪರ ರತ್ನ ಭೂಸಣವನೈಸೆ ರಜದಿಂದ ಮೇಲೆ 
ಹುಡಿಯಿಡೆ (ಸಂಭಪ. ೨೪-೬). [ಕೀಳ್ಳು (೮ ಶೀಟ್‌) + ದಾನ] 
ಕೀಳುದೆಸೆ (ನಾ). ೧. ಕೆಳಗಿನ ಸ್ಥಳ; ಕೆಳಭಾಗ: ಕಟಿ ಮೊದಲಾದ 
ಕೀಳುದೆಸೆಯಲ್ಲಿ ಸಂದಿನ ಭೇದ (ಸರ್ವವ. ೨೧-೧೦೧). ೨. ಹೀನಾವಸ್ಥೆ; 
ದುರವಸ್ಥೆ R [ಕೀಳ್ಕು (ಆ ಕೀಲ) + ದೆಸೆ] 
ಕೀಳುನಾಡು (ನಾ). ಕೆಳಗಿನ ನಾಡು; ಅಥೋಲೋಕ; ಪಾತಾಳ: 
ನಡುನಾಡು ಮೇಲ್ನಾಡು ಕೀಳುನಾಡೆಂಬ ಮುಪ್ಪೊಡನಿಯೊಡೆಯನ 
ಹೆಮ್ಮುಗಗೆ ತಡೆಯುಂಟಿ ನಿನಗೆ (ಭರಚ. ೪೪-೬೬). 
[ಕೀಳ್ಳು (೮ ಕೀಲ) + ನಾಡು] 
ಕೀಳುನಿಲ್‌ (ಕ್ರಿ). ಆಶ್ರಯಿಸಿ ಬದುಕು; ಊಳಿಗದಲ್ಲಿ ನಿಲ್ಲು: ಅ 
ಸೆಟ್ಟಿ ಕಾಲ ಮಾದಂಣಸೆಟ್ಟಿ ಉಡುವರ ಬಳಿಯ ತಂನ ಕುಟುಂಬ ಕೀಳು 
ನಿಂದು ಬಾಳುವ ತಂನ ಕುಟುಂಬ ವಿಟ್ಟಲ ಮೊದಲಾದ ಅಳಿಯಂದಿರು 
ಸಹಿತವಾಗಿ , . . ಧಾರೆಯನೆರದು ಕೊಟ್ಟರು (ಸೌಇಇ. 1x-i;, 
೪೨೩-೨೦ ; 1400). [ಕೀಳ್ಳು (ಆ ಕೀಚ್‌) * ನಿಲ್‌) 
ಕೀಳುನುಡಿ "ಕಿಟ್ನುಡಿ' ನೋ. 
ಕೀಳುಪಚ್ಚೆ (ನಾ). ಚಿಕ್ಕಪುಟ್ಟ ಬೆಳೆ; ಚಿಲ್ಲರೆ ಬೆಳೆ (?): ಬಾಳೆ 
ಬದನೆ ಮುಂತಾದ ಏನುಳ್ಳ ಕೀಳುಪಚ್ಚೆ ತೃಣ ಕಾಷ್ಮ ಮುಂತಾದ 
(ಎಕ. ೪11, ಶಿವಮೊ. ೭೧-೨೮; 1451). [ಕೀಳ್ಳು (ಆ ಹೀಲ್‌) + ಪಚ್ಚೆ] 
ಕೀಳುಪಾಯ (ನಾ). ಕೆಳ ಪಾಯ; ತಳಭಾಗದಲ್ಲಿರುವುದು (?) : 
ಈ ಕಸಬೇಕೆರೆ ಹಿಂದೆ ಕೀಳುಪಾಯ ಹಂತದಲ್ಲಿರುವ ದೈವದಗದ್ದೆ 
ಅಯಾಚಿತರ ಗದ್ದೆಯಂಬದಾಗಿಯಿರುವ ದೇವರಾಯ (ಎಕ. ೪, ಅರಸೀ. 
೨೧೪-೨ ; 1817). [ಕೀಳ್ಳು (ಲ ಕೀಟ್ಸ್‌) + ಪಾಯ] 
ಕೀಳುಪೈರು (ನಾ). ಜಕೀಳುಪಚ್ಚೆ: ಈ ಸಲ ಕೀಳುಪೈರನ್ನು 
ಹಾಕೋಹೋ ಮೇಲುಪೈರನ್ನು ಹಾಕೊ ಣೋ ಎಂದು ಕೇಳಿದರು 
(ಹುಟ್ಟಹ. ೧೩೫). [ಕೀಳ್ಕು (೮ ಕೀಲ) + ಪೈರು (ಆ ಪಯಿರ್‌)] 
ಕೀಳುಫಲ (ನಾ). ನಿಕೃಷ್ಟವಾದ ಫಲ; ಅನಿಷ್ಟವಾದ ಫಲ: ಕಾಲ 
ದಲಿ ಮಾಡಿದರೆ ಕರ್ಮವದೇಳಿಗೆಯ ಸತ್ಯರ್ಮ ಸಿದ್ಧಿಯು ಮೇಲೆ ಕರ್ಮನ 
ತಾನಕಾಲದ ತಲಹಿನಲಿ ಮಾಡೆ ಕೀಳುಫಲವಹುದು ( ಸಂಭಪ. 5-೫೬). 
(ಕೀಳ್ಳು (ಐ ಕೀರ್‌) + ಫಲ] 
ಕೀಳುಬಗೆ (ಕ್ರಿ). ಕೆಟ್ಟದ್ದನ್ನು ಯೋಚಿಸು; ಕೆಡುಕು ಬಗೆ: ಇದ 
ರಿಂದ ಗುರುಗಳಲ್ಲಿ ಕೀಳುಬಗೆಯಬೇಡ (ಜಯಂತ. ೨೦), 
[ಕೀಳ್ಳು (ಆ ಕೀರ್‌) + ಬಗೆ] 
ಕೀಳುಮಂದಿ (ನಾ). - ಕೀಳುಜನ: ಬೀದಿಯ ಕೀಳುಮಂದಿಯ 
ನಡುವೆ... ಅರಸಿ ಯರು 'ಅಳುತ್ತ ಹೊರಹೊರಡಬೇಕಾಯಿತು 
(ಭಾಮಣಿ. ೧೪೬). [ಕೀತ್ಕು (೬ ಕೀಟ) + ಮಂದಿ] 
ಕೀಳುಮಟ್ಟಿ "ಕೀಳ್ಮಟ್ಟ' ನೋ. 
ಕೀಳುಮನ್ನೆಯ (ನಾ). ತುಚ್ಛೆನಾದ ಮನ್ನೆಯ ; ಕ್ರುದ್ರಮಾನ್ಯ 
ದವನು: ಕೈಲಾಸದಂತಹ ಮೇಲುದುರ್ಗಮದೆಮಗಿರಲ್ಕೀ ಕೀಳು 
ಮನ್ನೆಯರಂತೆ ವನದುರ್ಗದೊಳಗಿರಲೇಕೆ (ಬಸಪು. ೧೬-೨೯). 
[ಕೀಳ್ಳು (ಆ ಕೀಲ) + ಮನ್ನೆಯ] 
ಕೀಳುಮಾಡು "ಕಿಟ್ಮಾಡು' ನೋ. 
ಕೀಳುಮಾತು (ನಾ). ಕೆಟ್ಟಮಾತು: ನೀಚತನದ ಮಾತು; ಕ್ಷುದ್ರ 
ವಾದ ಮಾತು: ಖೂಳರಧಮರ ಕೀಳುಮಾತಿಂಗೇಕೆ ಮರುಳಾದೆ 
(ಬಸಪು. ೨೧-೨೩). [ಕೀಳ್ಳು (ಎ ಕೀಟ) * ಮಾತು] 


ಗಿ೮೬೮ 


ರ್ಟ 


ಕೀಳ್ಳೆಳಗು 


ಕೀಳುಮೇಲು "ಕೀಟಕ್ಕೀಲ್‌' ನೋ. 
ಕೀಳುಲೋಕ (ನಾ). ಕೆಳಗಿನ ಲೋಕ; ಆಧೋಲೋಕ: ಮಂಗಳ 
ವನು ಕಳುಹಲಿ ಬರುವಮಂಗಳವನು ಮೆಟ್ಟ ಕೀಳುಲೋಕಕಿಳುಹಲಿ 
(ಪಾರಸಿ. ೧೦-೨೩೬), [ಕೀಳ್ಳು (೮. ಕೀಲ) * ಲೋಕ] 
ಕೀಳುವಳಿ (ನಾ). ಉಪಗ್ರಾಮ; ಕಿರುವಳ್ಳಿ (?): ಶ್ರೀ ಚಂನ 
ಕೇಶವ ಪೂರಮೆಂಬ ಸರ್ವಮಾನ್ಮದ ಗ್ರಾಮವನೂ ಆದಕೆ ಸಲುವ ಕೀಳು 
ವಳಿ ಆ ಚತುಸ್ಸೀಮೆಯೊಳಗಣ ಹಳಿಪಳಿ ಮುಂನ್ತಾದ ಅಷ್ಟಭೋಗ 
ತೇಜಸ್ವಮ್ಯ ಸಯಿತವಾಗಿ (ಸೌಇಇ. 1x-ii, ೬೦೫-೭ ; 1543). 
[ಕೀಳು (೮ ಕೀಟ್ಸ್‌) + ಪಳಿ (ಎ ಪಳ್ಳಿ)] 
ಕೀಳುವಾಸಿ (ನಾ). ಶಗ್ಗುವಿಕೆ; ಇಳಿ ವರಿ: ಅದರ ಮೇಲಿಂದ 
ದೇಶ ವಿದೇಶಗಳು ತಮ್ಮ ವ್ಯಾಪಾರಗಳೆ ಮೇಲುವಾಸಿಯನ್ನು 
ಪಡೆಯುವುದೋ, ಕೀಳುವಾಸಿಯನ್ನು ಕೊಡುವುದೋ ಸಾಧ್ಯವಾಗುತ್ತದೆ 
(ಬಾಲಪ್ರ. 111, 1555). [ಕೀಳ್ಳು (ಲ ಶೀರ್‌) + ವಾಸಿ] 
ಕೀಳುಹಲವೆ (ನಾ). ಒಂದು ಬಗೆಯ ಸಸ್ಯ: (8). 
[ಕೀಳ್ಳು (೮. ಕೀಟ್ಸ್‌) + ಹಾವೆ] 
ಕೀಳೂರು (ನಾ). ಒಂದು ಊರಿನ ಹೆಸರು: ಕೀಳೂರು ಅಜಕಿ 
ಯೂರು ಹಜಕಿಗೆ .. . ಗಾವುಣ್ಣ ವೃತ್ತಿಯುಮುಂ (ಎಕ. ೪೫, ಶಿವಮೊ. 
೧೦-೫೧; 1085). ಮೂಡಲು ಕೀಳೂರ ಹಳ್ಳ ವನ್ನು ಬರಲು (ಎಕ. ೪, 
ಶಿವಮೊ. ೪-೭೯; 1177).. 
[ಹೀಳ (ಆ ಕೀಟ್ಮ್‌) + ಊರ್ಕು (4 ಊರ್‌*)] 
ಕೀಳೂಳಿಗೆ (ನಾ). ಕೆಳಮಟ್ಟದ ಚಾಕರಿ: ಮಹಾರಾಜನಿಗೆ ನೀನೊಬ್ಬ 
ಕೀಳೂಳಿಗದ ಕೀಟಿಕವು ಮಾತ್ರ (ಮಂತ್ರಶ. ೧೧-೨೧). 
[ಕೀಳ್ಳು (೮ ಕೀಟ) * ಊಳಿಗ (ಆ ಊಹ ಗೃ)) 
ಕೀಳೆಲೆ "ಕೀಟಲೆ? ನೋ. 
ಕೀಳೆಳೆ (ನಾ). ಕೆಳಗಿನ ಭೂಮಿ; ಅಧೋಲೋಕ; ಪಾತಾಳ: 
ಪ್ರಾರ್ಥನೆಯನ್‌ ಕೂಗಿ ಪೇಳುವುದು ಕೇಳುವುದೇ ಕೀಳೆಳೆಯೊಳ್‌ ನಿನ್ನ 
ಕಿವಿ ತಾಗಿ (ಪಾರಸಿ. ೨೪-೫೪೪). [ಕೀಳ್‌ (ಆ ಕೀಲ) + ಎಳ್ಳೆ] 
ಕೀಳೇರಿ "ಕೀಟಕೇರಿ? ನೋ. 
ಕೀಳೊಳ್ಕೆಲು "ಕೀಲಕೊಕ್ಕಲ್‌ ನೋ. 
ಕೀಳೊಡಲು (ನಾ). ಹೊಟ್ಟೆಯ ಕೆಳಭಾಗ; ಕೆಳಹೊಟ್ಟಿ; 
ಕಿಬ್ಬೊಟ್ಟಿ: ಕಡುಗವನುಗಿದು ತನ್ನಯ ಕೀಳೊಡಲಾ ಬಗಿದ ಕರುಳ 
ನೀವೆನೆನುತಾಗಳಿನೊಳು ಬಗೆದನು (ಶ್ರೀಪಾಲ. ೮-೭೧). 
[ಕೀಳ್ವು (ಆ ಕೀಖ್ವ್‌) + ಒಡಲ್‌ 
ಕೀಳೊರೆ (ನಾ). ಕೀಳಾದ ಹೇಳಿಕೆ, ಮಾತು; ಕೆಟ್ಟಿನುಡಿ: 
ಕೀಳೊರೆಯ ನುಡಿಯ ಬಳಿಯಟ್ಟಿದಂ (ಕಾಲೂರ. ೧೨೮ ೨೭). , 
[ಕೀಳ್‌ (೮ ಕೀಚ್‌) + ಒರೆ] 
ಕೀಳೊರ್ಕೆ (ನಾ). ಕೀಳಾದ ಒರೆ, ಕತ್ತಿಯ ಕೋಶ: ಬಾಳೊಂದು 
ಕೀಳೊರೆಯೊಳಿ ರ್ದೊಡಂ ಪೊಳಕೆಸೆಯದಿಹುದೇ (ಕಾಲೂರ. ೧೨೮-೨೭೧), 
[ಕೀಳ್‌ (ಆ ಶೀಟ್‌) + ಒರೈ (ಆ ಒಜ್ಕಿ)] 
ಕೀಳ್ಯಿಂಬಿ (ನಾ). ಕಡಿವಾಣದ ಕಂಬಿ: ಬಲ್‌ಗಡಗ ಕೀಳ್ಯಂಬಿ 
ದುಕ್ಕುಡಿಯುಜುಗು ಗಡಿಯಣ ಮೊಗವಡಂಗಳು ತುರಗವದನದ 
ಲೊಪ್ಪಿರಲು (ಕುವ್ಯಾಭೀ. ೪-೪೮). [ಕೀಳ್‌ (೮ ಕೀ) + ಕಂಬಿ] 
ಕೀಳ್ಳೆ (ನಾ). ಕೀಳುವಿಕೆ; ಉತ್ಪ್ಸಾಟನ : “ಲಂಚ - ಅಪನಯನೇ, 
ಕೀಳ್ಳೆಯೊಳ್‌ * (ಕಾಶಕೃ. ೧೧). [ಕೀಳ್‌ (ಆ ಕೀಚ್‌) + -ಕೆ] 
ಕೀಳ್ಕಿಳೆಗು (ನಾ). ತೀರ ಕೆಳಗಿನ ಭಾಗ: ಅದರ ಕೀಳ್ಳೆಳಗಣ ಕಲ್ಲೋ 
ವರಿಯಲ್ಲಿ (ಮಂತ್ರಶ. ೮೨-೧೨). [ಕೀಳ್‌ (೮ ಕೀಲ) + ಕೆಳಗು] 


ಕೀಳ್ನಿಅಕಿ 


ಕೀಳ್ಸೀಟ್‌ "ಕಿಟ್ಕೀಟೆ' ನೋ 
ಕೀಳ ಟ್ಟಿ (ನಾ). (?): ಕತ್ತಲೆ ಕಿಟ್ತಲೆ ಕಿಟಂದಲೆಯಾಗೆ ಫೊಜಗು 
ಮೊಳಗುಂ ಕೀಳ್ಲಟ್ಟಿಯಂತೆಸೆವ ಬೆಟ್ಟಿಂಗೆ ಬಳೆಗವನಿಕ್ಕಿದ ಬೀಲ್ವ ಕಂಡಿ 
ಗಳಂ ಪೆಣದ ಪೇರಟ್ಟೆ ಯೊಟ್ಟಲಿಂ ಮುರ್ಚಿ (ಅನಂಪು. ೧೧-೮೪ ವ), [?] 
ಕೀಳ್ಗೆಟ್ಟು “ಕಿಟ್ಟಟ್ಟು' ನೋ. 
ಕೀಳ್ಗೆಡೆ (ನಾ). ಕೆಳಗಡೆ; ಕೆಳಭಾಗ: ಅಧಃ ಎ ಕೀಳ್ಲಡೆಯಲ್ಲಿ 
(ಬಾಹಟೀ. ೨-೧-೮೧ ವ); ಒಡನೆ ಕೀಳ್ಲಡೆ ತಂತಿಯೊಳು ಬಲಗೈವೆರ 
ಳೊಡರಿಸೆ ಪಾಡಿದಳೊಲಿದು (ಭರಚ. ೧೧-೩). 
[ಕೀಳ್‌ (೮ ಕೀಟ್ಸ್‌) * ಕಡೆ] 
ಕೀಕ್ಲೆಣ್ಣು (ಕ್ರಿ). ಕೀಳಾಗಿ ಕಾಣು; ಕಡೆಗಣಿಸು : ನುಸಿಗಳಿಗೆ ಕೀಳ್ಗಣ್ಣಿ 
ಸುಗ್ರೀವ ಜಾಂಬವ ಪ್ರತಿಭಟಿನೆಯಂ (ಶ್ರೀರಾಮಾ. ೬೯೩-೪೨೨). 
[ಕೀಳ್‌ (ಆ ಕೀರ್‌) + ಕಣ್‌ + -ಚು] 
ಕೀಳ್ಗೆಣ್ನು "ಕಲ್ಲಣ್‌' ನೋ. 
ಕೀಳ್ಗುಂಟಿ "ಕಿಟ್ಲುಂಕೆ' ನೋ. 
ಕೀಳ್ಲುದಿ (ಕ್ರಿ). ಹೀನಸ್ಥಿತಿಯಲ್ಲಿ ನರಳು: ದಯೆಯಿಂದೆತ್ತಿಕೊಂಡುಂ 
ಕೀಳ್ಳುದಿವರನಾ ಕೀಳಿಲಿಂ ಬಳಿಕೆ ರೊಢಿಸುತೆ ಪಾಸಟಿಕೆಯಂ ಪುದುವಿನಾ 
ನಣ್ಚಿನೆಲ್ಲರುಮಂ ಕವಿ ಸತ್ಮಲೋಕದೊಳಾಳ್ವಂ (ಸಂಸಪ. ೧೨-೩೦). 
[ ಕೀಳ್‌ (ಆ ಕೀಟ್ಸ್‌) + ಕುದಿ] 
ಕೀಳ್ಲಿಯ್‌, ಕೀಳುಗಯ್ಯು (ಕ್ರಿ). ಕೀಳುಮಾಡು; ಕಡೆಗಣಿಸು; 
ಅವಮಾನಿಸು: ನನ್ನನ್ನು ಕೇಳಿದವರು ಯಾರೂ ಇಲ್ಲ; ಕೀಕ್ಸೆಯ್ದ 
ವರೂ ಯಾರೂ ಇಲ್ಲ (ಮಂಗಾವು. ೪೨). ಕೀಳುಗಯ್ಯು : 2 
ಅನನ ಪ್ರತಿಭೆಯನ್ನೇನು ಕೀಳುಗಯು ವುದಿಲ್ಲ (ಬಂಕಿಮ. ಹ 
(ಕೀಳ್‌ (ಆ ಕೀ್ಜ್‌) 4 ಕೆಯ್‌,] 
ಕೀಳ್ದೆಲ್ಲು (ಕ್ರಿ). ಕೆಳಗೆ ಚೆಲ್ಲು: ಸಮಾರದುತ್ಯಟದಿ ಕಿರುಮರುಡಿಚಯ 
ನೆಲವೆಣ್ಣು ಅಣ್ಣೆಕಲ್ಲಾ ಮುದದಿಯಾಡುವಳೊಯಂಬಂತೆ ಕೀಳ್ದೆಲ್ಲಿದವು 
(ನ ವಮೊ 6. ೨೯-೬೨). 
[ಕೀಳ್ಕ್‌ (೮ ಕೀಯ್ಡ್‌) + ಚೆಲ್ಲು (೮. ಚೆಲ್‌)) 
ಕೀತ್ತಿರಿ (ಕ್ರಿ). ಸಣ್ಣದಾಗಿ ಕತ್ತರಿಸು: ಮಹಾಪಾತಕಿಗಳಾದವರಂ 
ಬನ್ನಂಬಡಿಸಿ, ಕಣ್ಮೂಗು ತುಟ ಕಿವಿ ಕೈಕಾಲ್ಮುಂತಾದುವಂ ಕೀಳ್ತರಿದು 
ತು ಕೋಟಲೆಗೊಳಿಸಬೇಕು (ಭಾರಶಾಂ. ೧೪-೮೫). 
[ಕೀಳ್‌ (ಆ ಹೀಲ್‌) + ತಲಿ (೮ ತಣ) 
ಕೀಳ್ತು "ಕೀರ್‌? ಪರಾ. 
ಕೀಳ್ನಾರಿ (ನಾ). ಕೆಟ್ಟಿದಾರಿ; ಹೀನಮಾರ್ಗ : ಕೀಳ್ದಾರಿಗೆ ಹೋಗುವ 
ಅಸೇಕ್ಷೆ ಯಾರಿಗೆ ತಾನೆ ಇದ್ದೀತು (ಯಕ್ಷಪ್ರ. ೧೬೭). 
[ಕೀಳ್ಕ್‌ (೮ ಕೀಟ) + ದಾರಿ] 
ಕೀಳ್ನಾಯ್‌ (ನಾ). ಕೆಟ್ಟ ನಾಯಿ; ಹೀನವಾದ ನಾಯಿ: 
ಕೀಳ್ನಾಯ್ಗಳಂ ನಿರುತಂ ಭೋಜ್ಯವಿಶೇಷಮಿತ್ತು ಪೊರೆವರ್‌ 
(ಸೋಮೇಶ. ೭೫). [ಕೀಳ್‌ (೮ ಕೀಯ) * ನಾಯ್‌] 
ಕೀಳ್ನುಡಿ (ಕ್ರಿ). ಕೀಳೆಣಿಸಿ ಮಾತನಾಡು; ಹೀಯಾಳಿಸು: 
ಕುಲಜರೂ . . . ಹಿತರೂ ಆದನರನ್ನು ಈ ಸಭಾಮಧ್ಯಧಲ್ಲಿ ಮದಿಸಿ 
ಕೀಳ್ನುಡಿದೆಯಲ್ಲ (ಭಾಮಣಿ, ೧೬). 
[ಕೀಳ್‌ (ಆ ಕೀರ್‌) + ನುಡಿ] 
ಕೀಳ್ಲಿಲ (ನಾ). - ಕೀಳೆಳೆ: ಬಾಳ್ವೊಲದೆ ಮೇಲ್ಲೆಲದ ಪುರುಳನೆಣಿಸಿದ 
ದೊಡ್ಡನಾಳ್ಲು ಕೀಳ್ನಿಲದ ಕಿಚ್ಚೆನೊಳೇನ ಮಾಳ್ಸಂ 
(ಕಾಲರ, ೧೫೫-೩೪೧). "ಮೇಲ್ಮೈಲ' ಪರಾ. 
[ಕೀಳ್‌ (೮ ಕೀಲ) + ನೆಲ] 


* 


೧೮೬೯ 


= 


0 


5 


95 


45 


ಕೀಳ್ಬಟ್ಟಲ್‌ 


ಕೀಳ್ನೋಟಿ (ನಾ). ಕೆಳಗಿರಿಸಿದ ದೃಷ್ಟಿ; ಕೆಳನೋಟ; ಅಥೋ 
ದೃಷ್ಟಿ: ಆಲಿಗಳ ಕೀಳ್ನೋಟದೊಲಹಿನ ವರೌಳಿಯುಬ್ಬೆಯ ಸೂಲ 
ದುಗುಡದ ಜಾಳಿಗೆಯ ಜಡಮನದಲಿದ್ದನು ಕೌರವರರಾಯ 
(ಕುವ್ಮಾಅ. ೧೯-೧). ($೪ (ಆ ಕೀರ್‌) + ನೋಟ] 
ಕೀಳ್ಬಡಿ (ನಾ). ಕೀಳಾದ ಹೋಲಿಕೆ; ಹೀನೋಪಮೆ: ಮೊಗಕ್ಕೆ 
ಚಂದ್ರನೊಳ್ನುಡಿಗೆ ಮನೋಜ್ಞ ಕೀರೆಶಿಶು ಕರ್ಪು ಕುರುಳ್ಳಿ ಳದುಂಬಿವಿಂಡು 
ಕೀಳ್ರಡಿಯೆನಲೆಂತು ಬಣ್ಣಿಸುವೆನಾ ಸುಕುಮಾರಿಯಂ (ಉದ್ಭಟ. ೬-೮೫). 
[ಕೀಳ್‌ (ಆ ಕೀರ್‌) + ಪಡಿ] 
ಶೀಳ್ಬಡಿಸು "ಕಿಟ್ಟಡಿಸು' ನೋ. 
ಕೀಳ್ಬಡು "ಕಿಟ್ಟಡು' ನೋ. 
ಕೀಳ್ಪುಟ್ಟಿ (ನಾ). ಕೀಳುಕುಲದಲ್ಲಿ ಹುಟ್ಟಿದ ವ್ಯಕ್ತಿ; ಹೀನಜನ್ಮಿ: 
ಕೀಳ್ಪುಟ್ಟ ನೀನೆಂದು ತೋರಿ ಬರೆ ಎಂದುಂ (ಮೂರುನಾ. ೧೩೩-೧೧೧೬). 
[ಕೀಳ್ತುಟ್ಟು + -ಇ್ಯ) 
ಕೀಳ್ಪುಟ್ಟು (ನಾ). ಕೀಳುಕುಲದಲ್ಲಿ ಹುಟ್ಟುವಿಕೆ; ನೀಚ 
ಜನನ: ತಾನಾಕೆ ಹೆಣ್ಣ ಬಲು ಹೆಮ್ಮೆಯಲಿ ನಾಚಿಯಾಳೆನ್ನ 
ಕೀಳ್ಪುಟ್ಟಿಂಗೆ (ಮೂರುನಾ. ೧೩೪-೧೧೩೪). 
[ಕೀಳ್‌ (೮ ಕೀರ್‌) + ಪುಟ್ಟು) 
ಕೀಳ್ಬೆಣ್‌, ಕೀಳ್ಬೆಣ್ಣು (ನಾ). ಕೀಳಾದ ಹೆಣ್ಣು; ನೀಚ ಹೆಂಗಸು: 
ಕಕ ಣ್ಹೊಳೊಂದಿರೆ ಕಾಮವಶತೆಯಲಿ ಕಳೆದವೇಶತ್ತೆ ಟು ವರ್ಷಂಗಳು 
ತದೀಯ ನಿವಾಸದೆಲಿ (ನಿ ಭಾ ಗ, ೬-೧-೧೫). ಕೀಳ್ಬೆಣ್ಣು: ಪೊಡವಿ 
ಹೊರುವುದೆ ಶಿವಶಿವಾ ಕಳುಗುಡಿವ ಶೀಳ್ಬೆಣ್ಣಿನಲಿ ಮಕ್ಕಳ ಪಡೆದ 
ದೋಷಿಯನೆನ್ನನೆಂದನು ಮಜುಗಿ ಬಿಸುಸುಯ್ಹು (ನಿಧಾಗ. ೬-೨-೩೦) ; 
ಏಕಿಂತು ಮೈಮೇಲೆ ನುಗ್ಗುವೆ? ಆಸೆಬುರುಕಿ, ಕೀಳ್ಬೆಣ್ಣು(ಚಂದ್ರಸ. ೩೧). 
[ಕೀಳ್‌ (೮ ಕೀಚ್‌) + ಪೆಣ್‌) 
ಕೀಳ್ಬೆಣ್ಣು "ಕೀಕ್ಸೆಣ್‌' ನೋ. 
ಕೀಳ್ಬೊ ಡೆ ಕ್ಟೊ ಡೆ' ನೋ. 
ಕೀಳ್ಬೆ ಯಳೆ (ನಾ). ಕೀಳಾದ ಬಯಕೆ: ಅಭ್ಕಾಸಬಲದಿಂದ 
ಕಿಕಿಳ್ಚೆಯಕೆಗಳೂ ಕೆರಳುವಂತೆ ಕಾಣುತ್ತದೆ (ಪುನರು. ೨೪೭). 
[ಕೀಳ್‌ (ಆ ಕೀಯ್ಡ್‌) + ಬಯಕೆ) 
ಕೀಳ್ಬಯಲು ಕಿಟ್ಟಯಲ್‌? ನೋ. 
ಕೀಳ್ಳಿಟ್ಟ, ಕೀಳುಮಟ್ಟ(ನಾ). ಕೆಳಮಟ್ಟ; ಹೀನದರ್ಜಿ; ಕೆಳದರ್ಜೆ: 
ವೃತ್ತಿ ಕೌಶಲ್ಯ ಸಾಂಸ್ಕೃತಿಕ ಕೌಶಲ್ಯಕ್ಕಿಂತ ಕೀಳ್ಮಟ್ಟದ್ದಲ್ಲ(ಶಿಕ್ಷದ. ೧೭೬). 
ಕೀಳುಮಟ್ಟ: ನಮ್ಮ ಪತ್ರಿಕೆಗಳು ಕೇವಲ ಕೀಳುಮಟ್ಟದ 
ಜನರಂಜನೆಗೆ ಇಳಿಯಬೇಕಾಗಿಲ್ಲ (ಪತ್ರಿಕಾ. ೫೪). 
[ಕೀಳ್‌ (ಆ ಶಕೀಲ್‌) * ಮಟ್ಟ) 
ಕೀಳ್ಮದ "ಕಿಟ್ಮದ' ನೋ. 
ಕೀಳ್ಮನ "ಕೀಟ್ಮನ' ನೋ. 
ಕೀಳ್ಮಲೆ (ನಾ). ಚಿಕ್ಕಗುಡ್ಡ; ಕ್ಷುದ್ರವಾದ ಬೆಟ್ಟಿ: ಮಲೆಯಂ 
ಕೀಳ್ಮಲೆಮಾಡಿ ಸಾಂತಳಿಗೆಯಂ ನಿಶ್ಚಿಂತದಿಂದಾಳ್ತಂ (ಸೌಇಇ, 1x-i, 
೨೫೪೧-೧೮ ; 1149). [ಕೀಳ್‌ (೮ ಕೀಚ್‌) + ಮಲ್ಮೆ] 
ಶೀಳ್ಮಾಡು "ಕಿಟ್ಕ್ಮಾಡು? ನೋ. 
ಕೀಳ್ಮಾನಿಸ "ಕೀಳ್ವಾನಿಸ' ನೋ. 
ಕ್ರೀಕ್ಕಿ "ಕೀಲಕ್ಕಿ' ನೋ. 
ಕೀಳ್ಮೇಲು "ಕೀಲ್ಕ್ಮೀಲ್‌' ನೋ. 
ಶೀಳ್ಕೊಳೆ "ಕಿಕ್ಕೊಳೆ' ನೋ. 
ಕೀಳ್ವಟ್ಫಲ್‌ "ಕೀಟ್ವಟ್ಟಿಲ್‌' ನೋ, 


ಕೀಳ್ವಟ್ಟಿ ೧೮೭ರ 
ಕೀಳ್ಪಿಟ್ಟೆ (ನಾ). ೧. ಕೆಳಗಿನ ಡಾರಿ: ನಡ್ಡರಾವುಳ[ದ] ಕೀಳ್ವಟ್ಟಿಯ | 
ಸುಂಕಮನ್‌ (ಎಇ. XIX, ೧೮೮-೧೨; 1079); ಮ 


ಕೀಳ್ವಟ್ಟಿಯೊಳ್‌ (ಶ್ರಿ ರಾಮಾ. ೧೨೭-೫೩). ೨. ಕೆಟ್ಟಿದಾರಿ; ನೀಚ 
ಮಾರ್ಗ; ಹೀನವಾದ ನಡತೆ: ಎನ್ನಸವತಿಯಂ ಕುಡಿಲಮಾರ್ಗದಳ | 
ಕೀಳ್ವಟ್ಟಿಯಂಗನೆಯ ತಲೆಯೇಜಾಸಿದೆ (ವೀಶೈಪು. ೫-೨೦-೧). 
[ಕೀಳ್‌ (ಆ ಕೀಟ್ಸ್‌) + ಬಟ್ಟಿ] 
ಕೀಳ್ವಿಡಿಸು "ಕಿಟ್ಟಡಿಸು' ನೋ. 
ಕೀಳ್ವಣ್ಣ (ನಾ). ಕೀಳಾದ ವರ್ಣ; ಹೀನಕುಲ: 
ಹೆಣ್ಣು (ವಿಗಡ. ೧೨-೫); ಅಂತಹ ಕೀಳ್ವಣ್ಣದ ಹೆಣ್ಣಲ್ಲ, ಅವರು 
ತುಂಬ ದೊಡ್ಡವರು (ಸವತಿ. ೨೬). 101 
[ಕೀಳ (೮ ಕೀರ್‌) + ಬಣ್ಮ]) | 
| 


ಕೀಳ ಕಣ್ಣಾದ 


ಕೀಳ್ಟೆರಿಜು (ನಾ). ಹೀನವಾದ ರೂಪ: ಕಾನ್ಕಕರುಣಾರಸದ 
ಲಹರಿಯ ಹರಿಯ ಸಿರಿಯ ಕರಪದ್ಮ ಚುಂಬನಕೆ ನಿನ್ನ ಕೀಳ್ವರಿಜಳಿದು 
ಮತ್ತೆ ಹೃದಯದ ಲಸದ್ರೂಪಂ ಮೆರೆಯದಿಹುದೆ ( ಶ್ರೀರಾಮಾ.೧೧೫-೮೯). 
[ಕೀಳ್‌ (೮ ಕೀಟ್ಸ್‌) * ಪರಿಜು] 
ಕೀಳ್ವಳಿ (ನಾ). ಕೆಟ್ಟವಂಶ; ಹೀನವಾದ ಕುಲ: ನಾನು ಅಂತಹ 
ಕೀಳ್ವಳಿಯ ಮಲಿನಾಂಗನೆ (ಮಂತ್ರಶ. ೯೫-೧೬). 
[ಕೀಳ್‌ (ಆ ಕೀರ್‌) * ಬಳ್ಳಿ (ಆ ಬಟ್ಕ್‌)] 
ಕೀಳ್ವಾನಿಸ, ಕೀಳ್ಮಾನಿಸ (ನಾ). ಕೀಳು ಮನುಷ್ಯ; ಕ್ಷುದ್ರ; 
ಮನುಷ್ಯ; ನೀಚ : ಕೀಳ್ವಾನಿಸರಶ್ರಾಂತಮುಗುಳ್ವ ಕರಾನಂಚೊಲ [20 
ಮರ ವೇಶ್ಯಾಧರಮಂ ತಳ್ವದೆ ಚುಂಬಿಸಿ (ಉದ್ಭಟ. ೧೦-೮೦) ; ಕೀಳ್ವಾ 
ನಿಸಂಬೊಲೊಡನೀತನೀ ತೊರನೆಲ್ಲಿ? (ಸೌನಂದ. ೬-೧೯). ಕೀಳ್ಕಾನಿಸೆ : 
ಕರುಬುವರ್‌ ಕೀಳ್ಮಾನಿಸರ್‌ (ಶ್ರೀರಾಮಾ. ೫೬೨-೨೯೩). 
(ಕೀಳ್ಕ್‌ (೮ ಕೀರ್‌) + ಮಾನಿಸ] 
ಕೀಳ್ಸಿಳೆಗು (ನಾ). ಕಡಿಮೆ ಬೆಳಕು; ಮಂದಕಾಂತಿ: ಮಹಾವಾನರನ |25 
ಮೆಯ್ಲೆಳಲ್‌ ಕೇಳ್‌ ಸ್ವಲ್ಪ ಮಾತ್ರಂ ಕರ್ಪುಗೆಟ್ಟು ನಸು ಬಿಳ್ಳಿದುದು 
ಕಾಂತಿಯೊಂದಕೆ ಪುಟ್ಟದಾ ಛಾಯೆಯಿನ್ನೊಂದು ಕೀಳ್ವೆಳಗಿಗಿಸಿ ತೆ 
ಬೆಳ್ತೇರ್ವವೋಲ್‌ (ಶ್ರೀರಾಮಾ. ೪೩೨-೩೨೯). 
[ಕೀಳ್ಕ್‌ (ಎ ಕೀರ್ಸ್‌)+ ಬೆಳಗು] 
ಕೀಆಂಡು, (ಕ್ರಿ). ೧. ಕಿರಿಚು; ಕೂಗು: ಏಜ್‌ ನೆಲಪಂ ಮನಂ ಬಿಕೆ |50 
ತೋಣಜುನ ನೂಜಕಿಂಟು ತೆಜದ ನೆಲಪಿನ ಕಾಲಂ ಕೀಜಡದೆ ಶಂಕೆ! 
ಯಿಂದಂ[ಪಾಠಾಂ. ಯಿಲ್ಲದೆ] ಬೇಜಕೊಂದಂ ನೆನೆಯದೆ (ಧರ್ಮಾಮೃ. 
೨-೧೩೯). ೨. ಮೊಳಗು; ಮೊರೆ; ಧ್ವನಿಮಾಡು: ನಲನಿಂ 
ಚೀಜುವ ಕಹಳೆಗಳುಲಿಯನೆ ಕೀಟ್‌ಡುತೆ ಮೆಜ್‌ನನೆಳೆಗೋಗಿಲೆಗಳ್‌ | 
(ಉದ್ಭಟಿ. ೯-೨೮). [ಕೀಲು + ಇಡು] 
ಕೀಆಂಡು, (ಕ್ರಿ). ಗೀರು ; ಗೆರೆಯಿಡು ; ಕೇಖಿಸು: ಉಗುರಿಂ ಕೀಆಟ್ಟಿ 
ಗಂಧಂ (ದಶಕು. ೬-೧೦೯). [ಕೀಜ್ಮು * ಇಡು, 
ಕೀಅಂದು (ಅ). ವ್ಯಾಪಕವಾಗಿ; ಆಕೀರ್ಣವಾಗಿ; ಹರಡಿಕೊಂಡು: 
ಸೊಲ್ಲೊಳ್‌ ಕ್ರಿಯಾತ್ಮಕಾವ್ಯಯಮಿಲ್ಲೆಂಬುದು ಕೀಜಾದೆಂಬುದಾ | 
ಕೀರ್ಣಾರ್ಥಂ (ಶಮದ. ೩೦೧). [?) i 
ಕೀಲು, ಕೀರು, ಚೀರು, ಚೀಟ್‌, ಚೀಟು (ಕ್ರಿ). ಕೂಗು; ಅರಚು; | 
ಅಬ್ಬರಿಸು : ತಂಡದೆ ಕೀಜ ಸಾಜುವ ಪಲರ್‌ ಪಡೆನಳ್ಳೆರೆ ಮಾತುಗಳ್‌ 
ಮನಂಗೊಂಡಿರೆ (ಸ9ಸಭಾ, ೧೦-೪೯); ಶುನಕಂಗಳ೯,,,ಉದ್ವ ರಮಪ್ಪು ಶ್ಚಿದನಡ | 
ರ್ದೇಜಕೀಅಿಿ ಕರೆಯುತ್ತಿರೆ ಪೆರ್ಮಟಕೆಯಕ್ಕು ಕ 0(ಲೋಕೋಪ. ೧೨-೩೦); | 
ಅಜುದಿಂಗಳ ಮೇಲಾಣದಿನಮಾಗೆಯುಂ ನಟಕ ಕೀಆ ಜಗಕ್ಕೆಯ್ದೆ 48, 
ಕಜ್‌ಗುಂ (ಜಟ್ಸೈಮ, ೮-೭೧); ಕಥಿ ಕೀಜಕಿದವು (ತೊರರಾ. ಕ). 


15 


156 


40 


ಕೀಲು 


ಕೀರು: ಆ ಮಿಗಂ... ಉದ್ದಾಮಗೆರೆದಿಂ ನೊಂದು ಕೀರಿದುದಡವಿ 
ತಲ್ಲಣಿಸೆ (ಸಂರಾಣಂ. ೬೮). ಬೇರು: ಮೇಲ್ಮಾಳಿಗೆಯ ರಂಧ್ರದಿಂದ 
ಕೆಳಗಿನ ದೃಶ್ಯವನ್ನು ನೋಡಿ ಅವಳು ಚಿಟ್ಟಿ ನೆ ಚೀರಿದಳು (ಭಾರತಿ. ೨೧); 
ಆಶ್ಚರ್ಯಭಯಗಳಿಂದ ನಾನು ಚೀರಿದೆ (ಬಾಣ ಆ. ೩೮೮); ಆ ಮಗು 
ಇಲಿಯನ್ನು ಕಂಡೊಡನೆಯೇ ಹೆದರಿ ಚೀರಲಾರಂಭಿಸಿತು (ಶಿಕ್ಷದ. ಆ೦). 
ಚೀಲಕ್‌ ; ನೆವವಿಲ್ಲದೆ ನಗುವ ಬಾಯ್ಲೆ ಬೆಟ್ಟಿಕ್ಕಿ ವೀರ್ವ ಪಸಿದೊಡೆ 
ಚೀರ್ವ (ಜೈ ಮಿಭಾ. ೧೯-೫೦); ಬಂದು ಕಾಲ್ಗೆಆಗಿದೊಡೆ ಚೀರ್ದುಸುತನಂ 
ಬೈದು (ಜೈಮಿಭಾ. ೩೧-೩೦). ಚೀಯಿ : *ಚೀ[ಪಾಠಾಂ. ಕೀ)ಆು ವ 
ಭಯಧ್ವನೌ? (ಶಮಧಾ. ಮ); ಮಂದಿ ಬಾಯಾಹುತ್ತ ಚೀಜುತ್ತ 
ಗೋಳಿಡುತ್ತಳುತೆದ್ದು ನಡೆದುದೇವಣ್ಣಿಸುವೆನು (ಹ ಚಕಾ, ೯-೧೯); 
ಮೇಘರನ ಘೂರ್ಮಿಸುವವೋಲ* ಚೀಲಅದನು ಗಿರಿಗಳ ಬೆಸುಗೆ ಬಿಡೆ 
(ಕುವ್ಯಾಸ. ೨-೪೫) ; ಕೆಲ ಕಡೆಗೆ ಹರಿಯಂತೆ ಚೀಜುವ೦ ಜಾಜುವರ್‌ 
(ಚೆಬಪು. ೧೬-೩೪). 
[ದೇ. ॥ ತಮಿ. ಚೀಜು; 
ಕಿರ್ಚ್‌; ತೆಲು. ಚೀಣು] 
ಕೀಜ್ಯು ಕೀರ್ಕು (ಕ್ರಿ). ರೇಗು; ಸಿಟ್ಟಾಗು; ಸಿಡಿಮಿಡಿಗೊಳ್ಳು : 
*ಕೀಜು - ಅಗ್ರಹ,ಭಯಧ್ವನಿ, ಪ್ರಮಾರ್ಜನೇಷು (ಅಳಿಸಿ ಬಿಡು)” 


ತುಳು. ಕೀರು; ಕೋಟಿ. ೬ರ; ತೊದ. 


(ಕಮಧಾ). ಕೀರು: “ಮುನಿ; ಮುಳಿ; ರೇಗು; ಸಿಟ್ಟಾಗು” 
(ಕಂನುಹು. ೯೦). 

[ಡೇ ॥ ತಮಿ. ಚೀಜು, ಚಿಜುಕ್ಳು ; ಕೋಟ. ಚಿರ್ಚ; ತೊದ. ಕರ್ಕ; 
ತೆಲು. ಚಿಜ್ಜು] 


ಕೀಲ್ಕು, ಕೀಳ್ಕು, ಗೀರು, ಗೀಟು, (ಕ್ರಿ). ೧. ಉಜ್ಜು; ಒರಸು; 
ತಿಕ್ಯು:*ಕೀಜು-ಆಗ್ರಹ, ಭಯಧ್ವನಿ, ಪ್ರಮಾರ್ಜನೇಷು ?(ಅಳಿಸಿಬಿಡು) 
(ಶಮಧಾ) ; ಸೆಳ್ಳುಗುರ್ಗಳನೂಜ ಮೆಲ್ಲಮೆಲ್ಲನೆ ಕೀಜಕಿ (ಜೈಮಿಭಾ. 
೧೫-೪೩). ೨. ಚುಚ್ಚು; ; ತಿವಿ; ಕೊರೆ: ಪಾಜುವ ವಿಮಾನದಣಿವಿಣಿ 
ಗಾಜದೆ ಮೇಘಾಳಿದೇ EE $6 ನಆಸಿದವೊಲ್‌ 
(ಶಾಂತಿಷು. ೪-೬೧) ; ಮೂಲ ಬಾಣದಲರಿಯ ದೇಹನ ಕೀಆೀದನು 
(ಕುವ್ಯಾಕ, ೨೬-೮); ಎಅಗಿ ಕವಿದಿಡಿದೊತ್ತಿ ಕದುಕಿ ಕೀಲಿಸಿ ಕೀಣಕಿ 
ತುಜುಗಿ ತುಂಡಿಸಿ (ಜೈಮಿಭಾ. ೪-೪೪). ೩. ಗುರುತುಮಾಡು ; ಗೆರೆ 
ಎಳೆ; ಗೀಚು: ಚೌಕಮಂ ಕೀಟುತುಂ ತೆಗೆದಾಬ್ಬದಿಸೆ ಕೇಳ ನೀಳ 
ಪಟಮಕ್ಕುಂ (ಗಿರಿ ಕ. ೪-೭೬); ಮಿಸುಪೊಂದೆರಳ್ಳೆಜಕಿಯನೊಯ್ಯನೆ 
ಕೀೀ6ಜಕಿದ ರೇಖೆಯೆಂಬಿನಂ ಬಗೆಗೊಳಿಸಿತ್ತು (ಉದ್ಭ ಟಿ. ೬-೯೫). 
೪. ಒರೆದು ನೋಡು; ಪರೀಕ್ಷಿಸು; ಆಯ್ದುಕೊಳ್ಳು : ಕೀಆಕೊಂಡು 
ಗುಣಮಂ ಕಳೆಗಲ್ಲಿಯ ದೋಷಮಂ (ಕವಿರಾ. ೧-೧೩೧) ; ಆತ್ಮತತ್ವವಿದ 
ಮುಕ್ತಿಮಾರ್ಗಮನೆ ಕೀಆ ಕಂಡೈ (ಆದಿಪು. ೧೩-೮೫) ; ಗುಹೆಗಳನು 
ಹೊಕ್ಕು ಕೀಟ ರನ್ನಂಗಳನು ಪಡೆದು ಬರೆ (ಸಾಳ್ವಭಾ. ೭-೪೧); 
ಬೇಜುಡುಗೊಣಕಿಯೆ ತಮ್ಮತ್ಯಾಜಿಯರಿಗೆಂದು ಕಆ ಕೊಟ್ಟನು 
ಹರಿಸದೊಳು (ಭರಚ. ೩೩-೬೨). ೫. ಒತ್ತಾಯಮಾಡು; ಬಲವಂತ 
ಮಾಡು: ಎನಿತು ಕೀಆಿ ನುಡಿದೊಡಂ ಚರಿಗೆ ಮಾಡಲೊಲ್ಲರ್‌ 
(ವಡ್ಡಾರಾ. ೮೨-೬); ಅದೇನೆಂದು ಕೀ ಬೆಸಗೊಳಲಿಂತೆಂದಳ್‌ 
(ನೇಮಿಪು. ೪-೧ ವ); ಇದೇತರ್ಕಟ್ಲಪೆಯೆಂದು ಕೀಆಃ ಬೆಸೆಗೊಳೆ 
(ಜೀವಸಂ. ೨೦೨-೪೨ ವ); ಅಕ್ಕಆನೊಳವಳನು ಕೀಟ ಕೇಳ್ದಡೆ ಪೇಳ್ದ 
ಳಿಂತೆಂದು (ಸಾಳ್ವಭಾ. ೧೯-೩೪) ; ನೆವನಾವುದು. ಈ ಚಿಂತೆಗೆ ಎಂದಾಗ 
ಯುವತಿಯ ಕೀಜಕಿ ಕೇಳಿದನು (ಚ್ಞಾನಚ. ೨-೬೯). ೬, ಸೂಚಿಸು; 
ಸುಳುವುಗೊಡು ; ತೋರಿಸು: ಒರ್ವ ಪುಳಿಂದಂ ತನ್ನ ನಚ್ಚಿನ ನಾಯಂ 
ಮೊಲನ ಸರುನಂ ಕೋಲಿ ಕೀಣಕಿ ಬಿಟ್ಬಾಗಳ್‌ (ಗಿರಿಕ. ೧-೮೪ವ); 


ಕೀಲು 


ಈತಾ ವರುಣದಿಕ್ಕಿನ ಜಲಧಿಯ ಪ್ರಭಾಸೇಂದ್ರನಾದರಿಸೆಂದು ಕೀಆಃ 
ತೋಣದರು (ಭರಚ. ೩೮-೨೪). ಓ, ಪ್ರತಿಭಟಸು; ವಿರೋಧಿಸು: 
ಇತ್ತುಂ ತೆತ್ತುಂ ಬಾಚ್ಚಿ ಮಂಡಲಮಲ್ಲದೆ ಕೀಚಕಿಯುಂ ಮೀಣೀಯುಂ 
ನೆಗಬ್ವ ಮಂಡಲಮಿಲ್ಲ (ಪಂಪಭಾ. ೬-೬೭ ವ); ಮಲಯದೆ ಮೀಜಃ 
ಕೀಟ ತಲೆದೋಆದೆ ಕ ಪ್ಪ ಮಸಿತ್ತು ಬಂದು (ಸೌಇಇ. 1X, 
೯೫-೧೭; 1041); ಮಂದರ ಕಂದರಮೆಂಬೀ ಸಂದೆಗದಿಂ ಮೀಣ? 
ಸೂತನಂ ಕೀಟ ನಿಜಸ್ಕಂದನಮಂ ಕೋಂಟಿಗೆ ಭರದಿಂಜಿಆಕೆಗುಂ 
(ಪಂರಾಮಾ. ೧-೧೧೫). ಶಕೀರ್ಕು: ೧. ಹೀಗೆ ಎಷ್ಟೋ ಕಾಗದದ ಚೂರು 
ಗಳಲ್ಲಿ ಕೀರಿಯಾಯಿತು (ಅಂಬುಜಾ. ೬೯); ತಿರೆಯನೆ ಕೀರು ತುಂಗುಟದಿ 
ಲಜ್ಜೆ ಮಿಗುವರಿಯುತಿರೆ (ಕವಿಕಾ. ೫೮-೨೨). ಗೀರು: ೧. ಕಡ್ಡಿಗೀರಿದ 
ಶಬ್ದ (ಮುನಿಮಾ. ೧). ೨. ಸಷ್ಟಿಯಲ್ಲಿ ಕಂಠವಂ ನಖದಿಂ ಗೀರುವದು 
(ಸೌಗಂಧಿ.-೪೯೨-೧೮) ; ಅವನ ಮೊಳಕಾಲುಗಳಲ್ಲಿ ಗೀರಿದ ಗಾಯಗಳಿ 
ದ್ಹುವು (ಮಣಿಸ, ೧೫); ಕೈಯಲ್ಲಿದ್ದ ಕತ್ತಿ ಗೋಡೆಯನ್ನು ಗೀರಿ 
ಕೊಂಡಿತ್ತು (ಕಾಬರುೂ. ೧೧). ೩. ಕಮಲಭವನೇ ಗೀರಿಹನು ವೈಧವ್ಯ 
ರೇಖೆಯ ಪಣೆಯ ಮಧ್ಯ ದೊಳು (ರಾಮಾಸಂ. ೪-೧-೧೦೪). ಗೀಯ, : 
೧. ನಖದೊಳು ರೇಖೆ ಗೀಆದೆಲ್ಲವು ಕುಲ್ಕವಹವೈಸೆ (ಜಿನಮು. ೫-೧). 
೨. ಮೂಜು ಕಾಲಲಿ ನಿಂತು ಗೀಟ್‌ ತಿಂಬುದು ಮರನ(ಸರ್ವಜ್ಞ.:೨೦೫೭). 
[ದೇ. | ತಮಿ, ಮಲ. ಕೀಜು; ಕೊಡ. ಗಿಜ್‌; ತುಳು: ಕಿರು, 

ಗಿರು; ತೆಲು. ಗೀಜು] 

ಕೀಲು (ಕ್ರಿ). ಮುಚ್ಚು; ಕದವಿಕ್ಕು: ನೇಸಆಕ್‌ ಪಡುವುದುಂ ಪುರದ 
ಬಾಗಿಲ ಪಡಿ ಕೀಣುವುದುಂ (ಧರ್ಮಾಮೃ. ೨-೧೭೨) ; ಬಡಗವಾಗಿಲ 
ಕೀಆದಗಳಿನ ಪಡಿಮೊಗವ ಬಾಟದನು (ಕುವ್ಯಾಸ. ೫-೨೫). [ಆ ಕಿಜ್ಮು) 

ಕೀಜ್ಯು (ನಾ). (?): ಗಗಿಕೆನೆಲ್ಲು ಸ 4 ಲೆಕ್ಕಗ ೪೬ ಪ ೫ ಅನ್ನೂ ಗ 
೧೦೪ ಪ ೩ ೫೦ ಕೀಜುಂ ಕೊಳದಿಂ ಮಾಡಿ ಕೊಂಬಗಳಪ ೩ 
(ಎಕ. ೫೪, ಬೇಲೂರು. ೨೫೨-೧೬ ; 1298). (?) 

ಕೀಲುಗಂಧ, ಗೀರುಗಂಧ (ನಾ). ಗೆರೆಯಾಕಾರದ ಗಂಧ: ತೊಟ್ಟ 
ಪೊಸಗುಪ್ಪಸದ ಚೆಲ್ವಿನ ಇಟ್ಟಿ ಹೀಜುಗಂಧದ ರಯ್ಕ್ಮದ (ರಾಮಾಶ್ವ. 
೪೮-೧೮). ಗೀರುಗಂಧ: ಕತ್ತುರಿಯ ತಿಲಕವಿಟ್ಟು ಪೂಸರ ಮುಡಿದು 
ಗೀರುಗಂಧವನು ಧರಿಸಿ (ನವಮೋ. ೧೨-೩೨). ([ಕೀಜ್ಯು * ಗಂಧ] 


ಕೀಟ್ಸ್‌, ಕಿಲ್ಮ ಕೀಳ್‌, ಕೇಳು, (ಕ್ರಿ). ಕಿತ್ತ, ಕೀರ್ತ, 
ಕಿಟ್ಟಿ, ಕೇಟಿ (ಭೂತಕ್ಕ); ಕಿತ್ತು, ಕರ್ತು, ಕಿಳ್ತು, 


ಕಿಟ್ಟು, ಕೀಟ್ತು (ಭೂತನ್ಯೂ). ತೆಗೆದುಹಾಕು; ಮೀಟ 
ಎಬ್ಬಿಸು; ನಿರ್ಮೂಲಿಸು; ಮೂಲೋತ್ಸಾಟಿನ ಮಾಡು : «ಕೀಟ 
- ಉತ್ಪಾಟನೇ ” (ಶನುಧಾ); *ಕಿಟ್ಟುದೆನೆ ನಿರ್ಮೂಲಿಸಿದುದು” 
(ಸಂಜೀವ. ೭); ಶ್ರೀದುರಿತಾಭೂದ್ವೃಷಮಾನ್‌: ಕೀಟ್ತಿಲಜಕಿ ಪೊದೆದ 
ಜ್ಞಾನ ಶೈಲೇನ್ನ_) ಮಾನ್‌ (ಎಕ. 11, ೧೨-೧; 700); ಬಾಳಂ ಕಿಟ್ಟು 
ನಡದು (ಎಕ. ೫, ಕೋಲಾರ. ೨೦೦-೧೧; 890); ಮಹಾಶಿಲೆಯಂ 
ಲಕ್ಷಿ ತ್ರಿಕೊಂಡು (ವಡ್ಡಾರಾ. ೫೬-೨೩) ; ನೆಲನಂ ನುಂಗುವ ಮೇರುವಂ 
ಪಿಡಿದು ಕೀಲ್ವಾಶಾಗಜೇಂದ್ರೆಂಗಳಂ" ಚಲದಿಂ ಕಟ್ಟುವ (ಪಂಪಭಾ. 
೯-೨೦); ಅಲುಗಾಡುವ ಹಲ್ಲಂ ದುಷ್ಟನಪ್ಪ ಮಂತ್ರಿಯಂ ಬೇರ್ನೆರಸಿ 
ಹೀಟ್ದುಡೇ ಸುಖಂ (ಪಂಚತಂ. ೯೯-೨೨) , ಕಸಮಂ ಕಸಿಟ್ಚ್ವಲ್ಲದೆ ಪೊಸ 
ಸಸಿಗಳ್‌ ಕೈಕೊಳ್ಳವು (ಸೂಕ್ತಿ ಸು. ೧-೫೭). ಕೇಲ್‌ : ನಾಲಗೆಯನ್‌ 
ಕಿಲ್ಪೊನ್‌ (ಎಇ. 1x, ೧೯-೮ ; 800); ಅರ್ಜುನನಾಗಳ್‌ ಬೇರ್ವೆರಸು 
ಕಿಟಲೈ ಬಗೆಯೆ (ಪಂಪಭಾ. ೧೧-೨೩) ; ಶ್ರಿದಶೇಂದ್ರಾರ್ಜಿಕಶೌರ್ಯ 
ಮೊರ್ಮೆ ಕಿಟ ಪೋಯ್ತಾಭೀಳ ದಿಕ್ಬಾಲರೊಡ್ಡಿದ ಸೈನ್ಳೋ ದ್ಧ ಶಿ 
ಮತ್ತ ನೊರ್ಮೆ ಕಿಟಕೆ ಕೇಳ್‌ ನಿರ್ಮೂಲಮಾಯ್ತು (ಕಾವ್ಯಾವ. ೮೧೭); 


| ೧೮೬೧ 


ಶಕೀಲ್‌ 


ಕೋಬ್ಯಳಂ ಚಿಕ್ಕನೆ ಕಿಟ (ಜಗವಿ. ೬-೫೫). ಕೇಳ್‌, : ದುರಾಚಾರ 
ದುರ್ಬುದ್ಧಿಯಂ ಕೀಳ್ವುದು ನಿತ್ಯಂ (ರಕ್ಸಾಶ. ೫೭) ; ಅಬುಜದ ನಾಳವ 
ನಾನೆ ಕೀಳ್ವಂತೆ (ಕುವ್ಯಾಸ. ೧೪-೪೧) ; ಯಮನ ದಾಡೆಯ ಕೀಳ್ವ 
ದಡಿಗದೈತ್ಕರ ಕಾಹು (ಮೋಹತ. ೩೩-೧೭). ಕೀಳ್ಳು : ಕಾಳೆಗಡೊಳಿದಿ 
ರಾಗೆ ಕೀಳುವರು ಜವನ ಕೋಣನ ಕೋಡನು (ಸಿದ್ಧರಾ..೧-೨೦) ; ಮಂದ 
ರಾಭಿಧಗಿರಿಯ ಕೀಳಲು ದೇವದಾನನರೆರಡು ಬಲ (ಸಂಭಪ. ೫-೯೫); 
ಕಿಡಿ ಮಸಗೆ ಕಿತ್ತೆತ್ತಿದನು ಮೃತ್ಕುಂಜಯನ ಗಿರಿಯ (ತೊರರಾ. ೧-೮-೩೨); 
ಚಾಡಿಗಳ ಹೇಳುವುದಿಲ್ಲಿ ನುಡಿದಾಡುವ ನಾಲಿಗೆ ಕೀಳುವರಲ್ಲಿ 
(ಪುರಂದ. ೨-೩೯-೭). (ದೇ. ಶಮಿ. ಕೀಟ್‌, ಕೀಳ್‌; ಮಲ. ಕಳ] 


10| ಕೀಯ, ಕೇಳ್‌, ಕೀಳ್ಕು, ಗೀಳು (ನಾ). ೧. ಕೆಳಗು; ಕೆಳಗಾಗಿ 


'25 


ಅ 


0 


40 


ರುವ ಸ್ಥಿತಿ; ಕೆಳಮಟ್ಟ ; ಹೀನಸ್ಥಿತಿ ; "ಅವನತಿ; ಹೀನತೆ: 
“ಕೀಚಕ ನಿಪ್ಪಲ್ಲಿ ಯೆ ಅಧರಮಧಮಧಸ್ತಂಗಳೆಂದೆಂಬುವಕ್ಕುಂ ಷ್ಟ 
(ಮಂಗರಾ. ೧೫೫-೭೧) ; ಅನಿತಅಕೊಳೆ ಸಮಾನಕೆ ಮನಜರಣ್ಮ ಕೀಟ್ಕೀ 
ಲಿಲ್ಲಾ (ಧರ್ಮಾಮೃ. ೪-೨೭). ೨. ಸೇವೆ; ಊಳಿಗ. ೩. ಕೆಳಜಾತಿ; 
ಹೀನಕುಲ; ಅಧಮವರ್ಗ. ೪. ಒರೆಗೆಟ್ಟ ಚಿನ್ನ; ಕಳಪೆ 
ಭಂಗಾರ: *ಕೀಟಕೆಂದು ದೊರೆಯಿಲ್ಲದ ಭಂಗಾರಮುಂ . .. ಕೆಳಗು 
ಮಕ್ಕುಂ? (ಶಮದ. ಸರಿ. ೨). ೫. ಕುದುರೆಯ ಬಾಯೊಳಗೆ ಇಡುವ 
ಕಬ್ಬಿಣದ ಕಂಬಿ; ಕಡಿವಾಣ: *ಕೀಟಕಿಂದು. . . ತುರೆಗಮುಖದ 
ಲೋಹಮುಂ... ಅಕ್ಕುಂ ೫ (ಕಮದ. ಪರಿ. ೧) ; ಕುದುರೆಯಿಂದಿಳಿದು 
ಪಲ್ಲಣಮಂ .. . ಕೀಟುಮಂ ಕಟೆದು (ವಡ್ಡಾ ರಾ, ೧೬೨-೨೦); ಕೀಲಂ 
ಕರ್ಚಿ ಪುಡಿಯೊಳ್‌ ಪೊರಳ್ಸುವು ನಚ್ಚಿನ ಕಾಂಭೋಜನಾಜಿಗಳ್‌ 
(ಪಂಪಭಾ. ೮-೯೪) ; ಕಾಂಚನಕಟಿಕ ಖಲೀನಾಗ್ರ ಸಂಲಗ್ನರಿರ್ವರ್‌ 
ಭರದಿಂದಂ ಕೀಟ ನೇಣಂತೆಗೆದು ಬರೆ (ಕಾದಂಪೂ. ೪೫೧); ಆಃ ಕೀಟುಂ 
ಪಲ್ಲಣಮುಮೇನಾಯ್ತು (ರಾಮಾಶ್ವ. ೮೪-೨೭). ಕಿ, ೫: ಕವಿ ಪೊಜಗಿರೆ 
ಕೀಚಕೊಳಗಿರೆಯವಿರಳಮಾ ತುರಗ ಮುಖನೊ ನೃಪಮಂದಿರಮೊ 
(ಶಮದ. ೧೧೯ ಪ್ರಯೋ); *ಕೀಟಕೆಂದು ದೊರೆಯಿಲ್ಲದ ಭಂಗಾರಮುಂ, 
ತುರೆಗಮುಖದ ಲೋಹಮುಂ, ಕ್ಷೀಣಕುಲನುಂ ಕೆಳಗುಮ ಕ್ಕು 0* 
(ಶಮದ. ಪರಿ. ೧); “ತುರಗದಾಸ್ಯದ ಲೋಹದೊಳು ಕೆಳಗೆ ದುಷ್ಕುಲ 
ದೊಳೊರೆಗೆಟ್ಟಿ ಭಂಗಾರದಲ್ಲಿ ಕೀಟಕಿನಿಸುಗುಂಗಿ (ಸಂಜೀವ. ೧೮). 
ಕೀಳ್‌: ೧. “ಕುಪ್ರಿಯಮೆನೆ ಜಘನ್ಮಮೆನಲತಿಕೀಳದಕ್ಕು?” (ಮಂಗರಾ, 
೧೩೪-೩೧) ; ಅನಿಲಣಮಾಳಭೇದಮಧಮಂ ನೆರೆ ಕೀಳ್ವುದು ಕೀಲ್ಡಳಿ 
ನಿಕ್ಕು? (ನಾನಾರ. ೧೫೦); ಪರಾನ್ನದೆ ಕೀಳಹುದು ರಾಜಾನ್ನವಿದು 
(ಕುವ್ಯಾಆ. ಓರಿಇ, ೩-೨೪). ೫, ಮರುಳು ಕುದುರೆಯ ಬಾಯ 
ಕೀಳ್ಳಡಿದು ಬಿಟ್ಟಂತೆ (ಕಾಲೂರ. ೭೭). ೬. ತಗ್ಗು; ತಗ್ಗಾದ ಪ್ರದೇಶ: 
ದುಮುಕಿದನ್‌ ಕುಟ್ಟಿ ಮದಿನಾಳೆತ್ತರೆದ ಕೀಳ್ಲಿ (ಶ್ರೀರಾಮಾ. ೧೦೦-೨೧). 
ಕೀಳ್ಳು: ೧. *ಕೆಳಗಿನೋಳ್ಕುದುರೆವಾಯೊಳಗಿರ್ಹ ಕಬ್ಬುನಗಳೂ 
ಮೇಲಲ್ಲದವನೊಳುತ್ಪಾಟನದೊಳಂ ಕೀಳು? (ಶಬ್ದಮಂ, ೧೧೫); ಕೀಳ 
ಮೇಲನಅಸುವುಡಕ್ಕೆ ಕೊಳ್ಳೆಯ ಕಾಳೆಗವೆ (ಮೊ 6೪ ಮಾ. ೧೦-೩೫) ; 
ಸವತಿಯ ಕೀಳ ತೊತ್ತಹೆನು (ಸಂಭಪ. ೫-೪೭) ; ಕೀಳು ಮೇಲು ಮೇಲು 
ಕೀಳಾಗಿ ನಡೆವುದು ಕಾಲ ವೆಗ್ಗಳವಾಯಿತು (ಪುರಂದ. ೧-೧೬೧-೯); 
ಕಾಳೆಮ್ಮೆ ಹಸುರ ತೊಟ್‌ದು ತಾ ಕೀಳಿನ ಕೂಳ ಮೆದ್ದಂತೆ (ಸರ್ವಜ್ಞ. 
೧೮೦೨), ಪಿ. ಈ ನಾಯಕನ ಕೀಳಿನಲ್ಲಿ ಕದನಕ್ಕೆ ತೆರಳುವುದೆಂದರೆ 
ಅವರು ಅತ್ಮಂತ ಅಭಿಮಾನ ತಾಳುತ್ತಿದ್ದರು (ಅಮಾನಂ.೩೫) ; ಅವನ 
ಕೀಳಿನಲ್ಲಿ ನಾನು ಇರಲಾರೆ (ರೂಢಿ). ೩. ಖೂಳರಧಮರ ಕೀಳುಮಾತಿಂ 
ಗೇಕೆ ಮರುಳಾದೈ (ಬಸಪು. ೨೧-೨೩) ; ಪೊಲೆಯರಿಗೆ ಕೀಳಾದ ಪೊಲೆ 
ಯರಿಗೆ ಶಿವಭಕ್ತಿ ಮಹಿಮೆಯದಳನವಿಯೇ ತಿಳಿಯಲಿಕೆ (ಬಸಪು. ೫೬-೪೯); 


ಕೀಲ 


ಕೀಳುಗಂಟ ಚವುಡಿಗಳ ಸಂತೆಯು (ಉಯ್ಯಾಲೆ. ೬೮-೧೨) ; ವಾನರರ 
ನೀನಾಡುವನಿತು ಕೀಳುಗಳಲ್ತು ( ಶ್ರೀರಾಮಾ. ೩೦೨-೨೫), ಕೀಳ ಕೆಣಕ 
ಬೇಡ ಮೇಗಾಲು ತುರಿಸಬೇಡ (ಗಾದೆ), ೪. ಸಿದ್ಧರಂತೆ ಲಯಮನಜಕ 
ಯದೆ ಓರೆಯಂ ಕೀಳನೊಳಕೊಳ್ಳದೆ (ಪುಣ್ಕಾಸ್ರ. ೭-೫೪ ವ); ಕೀಳು 
ಬೆರಸೆ ಸುವರ್ಣ ರಾಜಮಕುಟವಹಂತೆ (ಜೆಬ್ಬೆರ. ೨೪-೪). ೫. ಜೋಡು 
ಹಕ್ಕರಿಕೆಹಬ್ಲಣಮುರ ತಾಪಣೆಗೂಡಿದ ಕವಿಯ ಕೀಳುಗಳ ಜೋಡಿಸಿ 
ತುರಗವನೇಜರಿ (ಅಂಜಚ. ೪೨೮೦) ; ಕೀಳ ಬಗೆಯದೆ ಕೆರಳಿ ಹೊಯ್ದವು 
ಕಾಲಲಿಳೆಯನು ಕುದುರೆ (ಕುವ್ಯಾದ್ರೊ.. ೧೨-೬). ಗೀಳ್ಕು: 
೧. ಚಾರಿತ್ರ ವಿಲ್ಲದ ವಚನ ಕೀರ್ತನೆಗಳು ಮನಂ ಗಾಳಿಯ ದೂಳಿಯಂ 
* * ೬ ಬಣ್ಣಿಸುವ ಸಾಹಿತ್ಮ ಕ್ಕಿಂತಲೂ ಗೀಳು (ಸಾಹಿವಿ. ೩೩); 
ಗಿಂತಲೂ ಗೀಳಾಗಿ ಕಾಣುವಂತೆ (ಗಂಗಾಸಾ. ೧೦೬). 

ಗೀಳುಮಾಡು ಆ“ತಿರಸ್ಕರಿಸು;, ಕಡಿಮೆಮಾಡು”: 


(ಜಾನಕೋ. ೪೮). 
(ದೇ. | ಶಮಿ. ಮಲ. ಕೀರ್‌; ತುಳು. ಕೀಳು; ತೆಲು. ಕ್ರೀ) 
ಕೀಲ, ಕೀಳ್ಕ (ನಾ). ಹೀನವಾದುದು ; ಕೇಳಾದುದು ; ಅಲ್ಪ; ನೀಚ 


(ಮನುಷ್ಯ) : ಎಡೆಬಿಡದೆ ದುಃಖಗಳೊತ್ತುತಿರೆ ಬಾಟ ನೀಳ್ಪ ko ಬಟು 
ತಾಳ್ವನ್‌' ಅಂಜುಕುಳಿ, ಕೀಟನ್‌ (ಅಶ್ವತ್ಥಾ. ೨೭-೩೯೯). ಳ್ಳ: 
ಉರೆ ಲಜ್ಜೆಗೆಡಿಪ. ಕೀಳವ ದೈವವೆಂದು ಭಜಿಸದೆ (ಅಕ್ಷಸಾಂ. ೭೪-೭೬). 
[ಕೀಲ + -೪] 
ಕೀಟರಸು (ನಾ). ಚಿಕ್ಕಪುಟ್ಟ ಅರಸು; ನಾಡಾಡಿ ದೊರೆ; ಕ್ಬುದ್ರ 
ರಾಜ: ಏಂ ದೆಸೆದೆಸೆಯ ಬಾಟ್ಸ್‌ಟ್ಟಿ ಕೀಟರಸುಗಳ್‌ ಖೋಡಿಗಳಾಗರೆ 
(ರಾಮಾಶ್ವ. ೧೨೫-೧). _ [ಕೀಲು + ಅರೆಸ್ಕು] 
ಕೀಯಾಗಿಸು (ನಾ). ಹೀನಗೊಳಿಸು; ತುಚ್ಛಗೊಳಿಸು: ಕೀಟೂ 
ಗಿಜಸಿದಳೊರ್ವಳ್‌' ವಿಧುಮಂಡಳಮಂ ತಳ್ತಿಲಿದು ಚಪಲ ಚಪಲಾ 
ಲತಿಯಿಂ (ಅನಂತು. ೧೪-೬೧). [ಕೀಲುೂಗು + -ಇಸ್ಯು) 
ಕೀಖಾಗು (ಕ್ರಿ). ಕಡಮೆಯಾಗು; ಹೀನವಾಗು ; ನಿಕೃಷ್ಟವೆನಿಸು: 
ಒಂದಜಕೊಳಂ ಕೀಲಯಿದೊಡೆ ತನಗೆ ಪರದ ಸುಖಮದು ಕಿಡುಗುಂ 
(ಧರ್ಮಾಮೃ. ೫-೮೭) ; ನಿಜ ಪ್ರಿಯೆಯಂ ಪುಲ್ಲಿಂದಂ ಕೀಟಾಗಿ ಬಗೆದು 
(ಪಾರ್ಶ್ವಘು. ೪-೮). [ಕೀಯ + ಆಗ್ಕು) 
ಕೀಲಾಳ್‌, ಕಿಟಾಳ್‌, ಕೀಳಾಳ್‌, ಕೀಳಾಳು, ಕೀಲಾಳು (ನಾ). 
ಕೆಳದರ್ಜೆಯ ಸೇವಕ; ಊಳಿಗದ ಆಳು; ಅಡಿಯಾಳು : “ಕೀಯಾಳೆ 
ಬದಗನಕ್ಕುಂ? (ಕವಿಕಂ. ೧೬೨); “ಹೀಲಾಳೆ ತಾಂ ಬದಿಗನಕ್ಕುಂ 
(ಕಬ್ಬಿಕ್ಕೆ. ೩೬) ; ನಕುಳಮಂ ಅಂಕವಣಿಯುಂ ಬಾಳುಂ ಬಾರುಂ .. 
ಒರ್ವ ಕೀಲಾಳಿಂ ಪಿಡಿಯಿಸಿಕೊಂಡು ಬಂದು (ಪಂಪಭಾ. ಆ-೫ಳ೪ವ) ; 
ಸಿರಿಯೊಡೆಯಂ ಕೀಯಾಳಾಗಿರಲಜರಿವನೆ ಪರಿಸುತಂ ಕಿರೀಟಯ ರಥಮಂ 
(ಸಮಪ. ೮-೧೩೯). ಶಿಲಾಳ್‌ : ದುದ್ದ ಅ ಅರಸರಾಳ್ವಬನ್ನಾರ್ನ್ನಾಯ 
ಕರ್ನ ಸೊಲ್ಲಗೆ ಕಿಲಾಳ್ಗೆ ಕೂಟುವುಣ * ೩ * ೫ ಯ ಕುಡುವೊರ್‌ 
(ಎಕ. ೫೪1, ತುಮಕೂ, ೮೧-೧೦ ; 903). *ಶೇಳಳ್‌ : ಮದ್ವಲ್ಲಭರ್‌ 
ನಿನ್ನ ಕೀಳಾಳೋಳಿಂಗೆಣೆಯಲ್ಲರೇಕೆ ಮುನಿವೈ ನೀಂ (ಎಕ. ೫11, ಚಿಕ್ಕ ನಾ. 
1160); ಆಳುವ ಗಂಡ ಹೆಂಡತಿಗೆ ಕೀಳಾಳಾದ (ನಗೆಮಾ .೪೫); 
ಕೀಳಾಳ್ಗಳೆಯ್ದ್ಹಿ ಸುವೀರರ ನಿಲ್ಲಿಸಿ ಬಾಳೆತ್ತಿ ಕೈಯೊಳು ಕೊಟ್ಟು 
(ಅನಂಚ. ೧೭-೮೫); ಊಳಿ ಗದ ವರ ಕೀಳಾಳ್ಗಳ ದುರಾಶೆ, 
ದುರಾಲೋಚನೆ (ಬಿಟ್ಟ ಅ. ಕೀಳಾಳು: ಇಂತು 
ಆಳಿನಾಳಿನ ಕೀಳಾಳಿನ ಅಂತಃಸ್ಥವನಾರಿಗೂ ಆಟಿ ಯಬಾರದು 
(ಸಿದ್ಧವ. ಕ. ೫೫-೧೭೮) ; ಕಾಳುಗೆಲಸಂಗಳಿಗೆ ಕಳುಹುತ ಸೂಳೆಯೆಡೆಗೆಡೆ 
ಯಾಡಿಸುತ ಕೀಳಾಳಿನಂದದಿ ಮಾಡಿಸುತ್ತಿರಲಿಂತು (ಬಸಪು. ೨೬ ೫೭). 


೨೧-೩೭; 


೬೦-೧೯). 


೧೮೭೨ 


25 


35 : 


49 


45 


ಕೀಟಲೆ 


ಕೀಯಾಳು: ಕೀಟಾಳಿನ ಕೈಯೊಳಿರ್ದ ಬಾಳಂ ಕೊಂಡೆತ್ತಿ ಪೊಯ್ದುದುಂ 
(ಪಂಚತಂ. ೧೯೫-೯], ಕೈದುವಂ ಕೀಲಾಳಿನ ಕೈಯೊಳ್‌ ಕೊಟ್ಟು 
(ದಶಕು. ೫-೪೭ ವ). 
ಕೀಟಾಳವಂ - ಕೇಟಾಳ್‌ ; ಬಾಲಚೂತಂ ನೆನೆಯಿಸಿದುದು ಚಿತ್ತ 

ಭವನ ಕೀಟಾಳವನಂ (ಚಂದ್ರಪು. ೭-೪೪). [ಕೀಟ + ಆಳ್‌] 

ಕೀಟಾಳು "ಕೀಟಾಳ್‌' ನೋ. 

ಕೀಡು, ಕೀಳಿಡ್ನು (ಕ್ರಿ): ಕಡಿವಾಣವನ್ನು ತೊಡಿಸು : ಕೀಟುಟ್ಟು 
ಕುದುರೆಯಂತೆ ಬಾಯಂ ಪೊಳಕಿಸುತ್ತು೦ (ಧರ್ಮಾಮೃ. ೫-೧೩೬). 
ಶೇಳಿಡ್ಕು : ನಿರಿಯವಪ್ಪೇಳು ಪಿರಿಯಾಡ ಪೋರಿಗಳಂ ಕೊಂಡು ಶೀಳಿಟ್ಟ 
ಲೆದು ಪಲ್ಲಣಂಗಟ್ಟ ನಡೆಯಿಸಿ (ಬಂಹರಿ. ೪-೩೩ವ). [ಶೀಲಾ + ಇಡು] 

ಶಕೀಲೀಲ್‌, ಕಿಳಿಲು, ಕೀಳಿಲ್‌, ಕೀಳಿಲು (ನಾ). ೧. ಕೀಳು ಮನೆ; 

ಸೇವಕರು ವಾಸಮಾಡುವ ಕೀಳಾದ ಮನೆ: ಪೆಅನಿಕ್ಕುಂ 

ಗೂಟಕೊಳಂ ಕೀಲಲೊಳಳವಿಗೆಟ್ಟಿರಪ್ಪ ನಿಮ್ಮಿರ್ಪುದರ್ಕಂ ಸಹಗ 
ತ್ರಿ ರ್ಪಳ್ಳೆ ಚೂ ಯಾನಟಂ (ನಾ: ೮೨೭೧). ೨. ಮನೆಯ ಅಂಗಳ; 
ಮೊಗಸಾಲೆ; ; ಪಡಸಾಲೆ: ಮನೆ ಕವರ್ತೆವೋಗೆ ಪೆಆರ ಕೀಲ್‌ಲೊಳ್‌ 
ಸಾರ್ದೆಮ್ಮಬ್ಬೆಯುಂ ಮುತ್ತಚ್ಛೆ ಯುಂ ಬದಗುಗೆಯ್ದುಣತಿರ್ಪಿನಂ 
(ಚಾವುಂಷು. ೨೬-೫) ; ಸಡುವಳ್‌ ಕೀಲ ರೊಳಿಮ್ಮ ತೊಟ್ಟು (ಕಾವ್ಯಾವ. 
೬೧೬). ೩, ಕೆಳಮುಖ; ಜೋತು ಬೀಳುವುದು: ಸೋಜುವ 
ಜೊಲ್ಲೊಸರರ್ಬಿಯ ಮೊದಲಾಗೆ, ಜಕೊಬ್ಬೆಯ ನೀಟದ ತಳರ್ನಾಲಗೆ 
ಕೀಟ ಲಾಗೆ, ಕೆಸುವೆಟ್ಟನ ಗವಿಯನನುಕರಿಪ ಬಾಯಂ ತೆಜೆದು 
(ಕಾಮಾಶ್ಚ. ೧೧೧-೨೯). ಶಿಳಿಲು : ನಿನ್ನವರ ಕಿಳಿಲು [(ಪಾಠಾಂ. ಕೀಳಿಲ] 
ಕಾಯ್ದಿರ್ಪ ಸುಕೃತವನು ತಪ್ಪದೆ ಕೊಡು (ಸಿದ್ಧವ. ೧೦೯). ಕೀಳಿಲ್‌ ; 
೨. ಎಳಸಿ ಕೀಳಿಲೊಳು ಹಿತ್ತಿಲೊಳು ಕೊಟ್ಟಗೆಯೊತ್ತುಗಳೂಳು (ಹಚಕಾ. 
೪-೩೧); ಎಂಜಲ್ಲಳಂ ತಿಂದು ಕೀಳಿಲೊಳ್ಬಟ್ಟುಂ ಕಣ್ಬಿಟ್ಟುಂ ನಾಣ್ನಿಟ್ಟುಂ 

ಕೀಳಿಲಲಿ ಬಾಯ್ಬಿಟ್ಟು ಮಾಯೆಯ ವೇಳೆಯನು 
ಕಾಯ್ದಿರ್ದು (ಪ್ರಭುಲೀ. ೭-೫೧) ; ಮಗಳ ಮಾಳಿಗೆಗಿಂತ ಮಗನ ಕೀಳಿಲೆ 
ರೇಸು (ಗಾದೆ), ೨. ಇವರನಂಗಡಿಯ ತಡಿಕೆಯ ಕೀಳಿಲ ಕೆಳಗಿಜಾದೆೊಡೆ 
ದಣ್ಣಮುಂ ದೋಷಮಂಮಿಲ್ಲ (ಎಕ. ೫೪, ೭೯-೨೬; 1050). ಶೀಳಿಲು ; 
ಶಿ. ವಿಪ್ರಂಗೆ ತೊತ್ತಾಗಿ ತಂದೆಯಂತವರ ಕೀಳಿಲಿನೊಳ್‌ ಸೈತಾಗಿ ಮಜಕೆ 
ಮಾಡಿ ಪಟ್ಟಿರಿಸಿ (ನಂಬರ. ೧೨೫-೧೫) ; ಮಂದಿರದ ಮುಂದೆಸೆಯ ಕೀಳಿ 
ಲೊಳೊಂದಿಯಾಕೆಯ ದನಿಯನಾಲಿಸುತಿಪ್ಪ (ಬಸಪು. ೪೨-೨೯); ಕಳ 
ಬಂದರು ಕಳ್ಳರು ಕೀಳಿಲ ಮಆಕಿಯಲಿರ್ದು ಬೆಳಗಾಗಲು ಬಿಟ್ಟೋಡಿದರು 
(ಶಿವಗೀ. ೬೯೦). (ಕೀಟ್ಸ್‌ + ಇಲ್‌] 

ಕೀಟಳೆ (ನಾ). ಎ ಕೀಳೆಳೆ; ಮೇಜೋರ್ಮೆ ಕೀಅಳಿಗೆ ದಾಟೀಯಿಡುತೆ 
ಪಾಯ್ದು (ಅದ್ಭುತ. ೨೯-೨೧). (ಕ್‌ + ಇಳೆ] 

ಕೀಟ! (ಅ). ಕೆಳಗೆ; ಕೆಳಭಾಗದಲ್ಲಿ: ಮೇಲೂರ ಕೆಣಕಿ ಕೀಟ್‌ ಪಧಿ 
ಕಣ್ಣುಗಂ ಪ್ರೀಹಿ ಭೂಮಿದತ್ತನ್ಶ ಅಷ್ಟಾದಶ ಜಾತಿಭಿಸ್ಸರ್ವ್ವ ಪರಿಹಾರೈ 
(we. ೪, ೧೩೬-೪ ; 454). [ಆ ಕೀಚ್‌) 

ಕೀಟತಿಲೆ, ಕೀಳೆಲೆ (ನಾ). ೧. ಕೆಳಗಿನ ಎಲೆ: ಧರೆ ಪೊಗೆಯಿಡುವೊಡೆ 
ಪುಲ್‌ ಸುರ್ಬುರುಗೊಂಡೆಳದಳಸಿ ಮೇಣ್‌ ತಳಿರ್ತೆಸೆದಿಕೆ ಮೇಣ್‌ ತರದಿಂ 
_ಕೀಟಕೆಲೆ ಕೊಳೆಯುತ್ತಿರೆ ಮೇಣ ಕೆಳಗೆರಡು ಪುರುಷದೊಳ್‌ ನೀರಕ್ಕುಂ 
(ಲೋಕೋಪ. ೫-೧೨); ಅಲರ್ದಲರಿಂದುಗುತುಂ ಕೀಟ್‌ಲೆಯೊಳ್‌ ಮಧು 
ಮಿಶ್ರತದ್ರಜಂ ರಂಜಿಸುಗುಂ (ರಾಜಶೇ. ೨-೭೦). ೨. ಕಳಗಿನ ಎಸಳು: 
(ಕಿ). ಕೀಳೆಲೆ: ೧. ಎಲರಲಪಿಂ ತೆಜಂಬೊಳೆವ ಕೀಳೆಲೆ ಸೊಂಕೆ ಸಿತೇಕ್ಷು 
ದಂಡದಿಂದ ಸುಲಲಿತ ಚೂತಪಕ್ವ ಫಳದಿಂದುಗುತಿರ್ಪ್ರ್ಪ ರಸಪ್ರವಾಹಮಂ 

[ಕೀಟ್ಸ್‌ * ಎಲೈ) 


(ಬಂಹರಿ. ೭೩-೧೬) ; 


(ಸಾಇಇ, IX-i, ೧೧೮-೨೬ ; 1057). 


ಕೀಲಕಿಸಳ್‌ 


ಕೀಲಕಿಸಳ್‌ (ನಾ). ಕೆಳಗಿನದಳ, ಪಕಳೆ: ಕುವಳೆಯಂಗಳ್‌ ಕೀಟಕಿ 
ಸಳ್ಗಳೊಳ್‌ (ಕುಸುಮಾ. ೪-೨೯ವ). [ಶೀಟ್‌ * ಎಸಳ್‌ (ಲ ಎಸಟ್‌')] 

ಕೀಟಕಿಸಳ್ಟೇಲಿ (ನಾ). ಕೆಳಗಿನ ದಳದ ಅಂಚು: ಕೇಸರದೊಳ್‌ 
ನಲವಿಂ ಪೊರಳ್ದು ನೀಳ್ದೆಅಗಿದ ಕೀಟಕೆಸಳ್ವಆಕಿಯನೊಯ್ಯ ನೆ ಜಾಜಿ 
ಪರಾಗ ಪುಂಜದೊಳ್‌ ಪರಿವಡಿಸಿತ್ತು ಭೃಂಗಶಿಶು (ಚಂದ್ರಪ. ೭-೬೦), 

(ಕೀಲ್‌ಸಳ್‌ + ಬಲ್ಕಾ] 

ಕೀಲ್‌ೇರಿ, ಕೀಳೇರಿ (ನಾ). ೧. ಏರಿಯ ಕೆಳಭಾಗ; ಏರಿಯ 
ಕೆಳಗಿರುವ ಜಮಾನು: ಬಳಿಕೆಜೆಯ ಕೀಟಕೀರಿಯ ಬೇರುಂಗಾಲಂ 
(ಎಕ. 111, ನಂಜನ, ೧೮೩-೧೦ ; 977); ಕೀಟ ರಿ, ಕೀಲ್ಬ್ಬೊಟ್ಟಿ 
(ಕಬ್ದಾನು. ೩೬೮ ಪ್ರಯೋ). ಕೀಳೇರಿ : ೧. ಪೊಸಗೆಜಕಿಯ ಕೀಳೇರಿಯ 
ಪೂವಿನ ತೋಂಟವೊಂದು (ಎಕ. ೪117, ನಗರ. ೩೫-೮೪; 1077); ಕಲೆಯ 
ಕೀಳೇರಿಯದಲ್ಲಿ ಕಮ್ಮ ಹತ್ತು (ಎಕ. 1111, ಸೊರಬ, ೭೪-೬; 1139); 
ಕೆಯ ಕೀಳೇರಿಯ ಗದ್ದೆಯನಿತುಮಂ (ಎಕ. 217, ತುಮಕೂ. 
೩೮-೫೨; 1160); ಗಂಗೆ ಸಮುದ್ರದ ಕೀಳೇರಿಯ ತೋಟ (ಎಕ. 11, 
೩೨೭-೮೦ ; 1161) ; ಕೆಜಿಯ ಕೆಳಗಣ ಹಿರಿಯ ಹಳ್ಳದಲು ಕೀಳೇರಿಗೆ 
ಬಿಟ್ಟಿ ಸ್ಥಳ (ಸೌಇಇ. 13-11, ೪೪೦-೩೩ ; 1419), ೨. ಕೆಳಗಿನ ಏರಿ: 
ಕೆಜಯನು ಕಟ್ಟ ತೂಬನೂ ಯಿಕ್ಸಿ ಕೀಳೇರಿಯಲ್ಲಿ ಅಡುಕಟ್ಟನೂ ಕಟ್ಟ 
ತಿದ್ದಿದ ಗದ್ದೆ (ಎಕ. ೫ (8), ಕೋಲಾರ. ೩೧೧-೮ ; 17ನೆಯ ಶತ). 

[ಕೀ + ಏರಿ] 

ಕೀಲಳೊಕ್ಕಲ್‌, ಕೀಳೊಕ್ಳಲು (ನಾ). ಕೈ ಕೆಳಗಿನ ಆಳು; ಜೀತದ 
ಆಳು; ಆಳುಮಗ: ಬಳಿಕೆ ಕಾಡಾಯಮಂ ನೋಡಿಯುಂ 
ಕೀಟಸೊಕ್ಕಲ್‌ ಪಸುಗೆಗೆ ಮೂವತ್ತು ಮತ್ತರುಮೊನ್ನು ತೋಂಟಮು 
ಮಾಗೆ (ಸೌಇಇ. 1x-, ೭೭-೨೩ ; 992) ; ಅವರ ಕೀಟಕೊಕ್ಳ ಲುಟ್ಹಿ 
ಬರಿಸಂ ಪೆಟ್ಟಿ ಮರ್ಯ್ಯಾದೆ ಎರಡನೆಯ ಶ್ರಾಹೆಗೆ ಪದಿನಯ್ದರವೆ 
(Mun. 1-1, ೭೭-೨೯; 992). ಕಳೊ ಕೃ ಲು: ಗಂ೭ಂ 
ಕೀಳೊಳ್ಳಲಿಂ ಗ 4೦ ವುಭಯಂ ಗ ೨೦೦ ತೆಜುವರು (ಸೌಇಇ. 120-11, 
೪೧೮-೧೦ ; 1379). [ಕೀಯ + ಒಕ್ಕೆಲ್‌] 

ಕೀಜಕ್ಕಿದು, ಕಿಳ್ಳಯ್ದು (ನಾ). ಸೆಳೆದ ಆಯುಧ; ಬಿಚ್ಚುಗತ್ತಿ. 
" ಕೀಟ್ಕ್ರಿದುಗೊಳ್‌' ಪರಾ. ಕಿಳ್ಳೆಯನ್ನು: ಕಿಳ್ಳೆ ಯ್ದುವಿಡಿದು 
ಕಾವಲಿರುವನು (ಬೆಟ್ಟಿ ಅ. ೧೪೧-೧೬). [ಹೀಟ್‌,+ ಕೈದು (೮ ಕೆಯ್ದು)) 

ಕೀಟಕ್ಕಿದುಗೊಳ್‌ (ಕ್ರಿ). ಬಿಚ್ಚುಗತ್ತಿ ತೆಗೆದುಕೊ: ಕಣೆ ತೀರಿ 
ಕಟ್ಟಿದೆಲಗಿಂ ಮಣಿಯದೆ ಕೀಲಕ್ಟ್ರಿದುಗೊಂಡು[ಪಾಕಾಂ. ಕಿಳ್ಳೈದಿ 
ಮಿಂದು, ಕಿಲಕ್ಕೈ ದೆವಂದು] ಕಡುಮುಳಿಸಿಂ ಬಿಲ್ಲಣಿ ತಲ್ತೀಿಯು 
ತ್ತಿರ್ದುದು (ಕಬ್ಬಿಕಾ. ೨೬೦). [ಕೀಟ್ಕ್‌ದು 4 ಕೊಳ್‌] 

ಕೀಲ್ಲುಂಟೆ "ಕಿಟ್ಟು ಂಕೆ' ನೋ. 

ಕೀಲಕಿಮೆ (ನಾ). ೧. ಕೀಳಾದ ಕೆಲಸ. ೨. ಕುದುರೆಯ 
ಕಡಿವಾಣವನ್ನು ಮಾಡುವ ಕೆಲಸ. ೧, ೨: ಇಟಾನೇಹಂ ತಾಣ 
ದೀವಿಗೆಯೊಳ್‌ ಕೀಟ್ಸ್‌ ಮೆ ಕರ್ಮ್ಮಜರೊಳ್‌ (ರಾಮಾಶ್ವ. ೭-೨೫). 

[ಕೀಟ್ಸ್‌ + ಗೈಮೆ (ಆ ಗೆಯ್ಮೆ )] 

ಕೀಣ್ಸಾತಿ, ಕೀಳುಜಾತಿ (ನಾ). ೧. ಹೀನಕುಲ; ಕೆಳಜಾತಿ. 
೨. ಹೀನಕುಲದ ವ್ಯಕ್ತಿ : ಮನ್ನಣೆವಡೆದ ಕೀಯ್ಕಾತಿಯಂತೆ ಪೂಜೆ 
ವಡೆದ ವೃ ಂತರಿಯಂತೆ (ಧರ್ಮಾಮೃ. ೫-೧೨೫). ಕೀಳುಜಾತಿ: 
ಎ. ಕೀಳುಜಾತಿಯ ಮನೆಯಲುಂಬುದು ಮೇಲೆ ತಂದೆಯ ತಲೆಯನರಿ 
ವುದು ಚಾಳಿಯೋ ಭಕ್ತರಿಗೆ (ಬಸಪು. ೨೮-೩೨) ; ಸಸ್ಮಗಳಲ್ಲಿ... 
ಅನೇಕ ಕೀಳುಹಾತಿಯ ಸಸ್ಮಗಳೂ ಸಮಾವೇಶವಾಗುತ್ತವೆ (ಸಸ್ಕೃಶಾ. ೩). 

[ಕೀಟ್ಸ್‌ + ಜಾತ) 


೧೮೭೩ 


0 


0 


33 


ತೀ ಲ್ಮ್ಮಾಡು 


ಕೀಲ್ತಿನ (ನಾ). ಅಲ್ಪತನ; ಹೀನತೆ; ನೀಚತನ: ಇನ್‌ತೋಲ್ಟ್‌ 
ನಿನ್ನ ಪೆರ್‌ಮನೆಯ ಪುಟ್ಟನ್‌ ; ಇಲ್ಲ ಪೆರ್‌ಕುಡಿಗೊಗೆದ ನಿನ್ನ ಹೀಟ್‌ 
ತನಮನ್‌ (ಅಂತಿಗೊ. ೨-೨೯). [ಕೀ್‌, + -ತನ] 
ಕೀಲ್ತರವಟ್ಟಿ (ನಾ). ಅಡಿಪಾಯ (?): ಅದಜ ವಿಳಾಸ ಭಾಸುರ 
ಸಭಾಭವನಕ್ಕೆ ವಿತಾನಮಾಯ್ತು ಸಗ್ಗದ ಸುಖಡೊಳ್ಳೊದಲಕ್ಕಿ ನೆಲಗಟ್ಟಿನ 
ಕೀಟ್ಲಿರನಟ್ಟಿಮಾದುದಗ್ಗದ ಭವನಾಮರಾ ಲಯದ ಮೆಯ್ಬಿರಿ 
(ಅನಂಪು. ೧೧-೫). [?] 
ಕೀಜಕ್ನಿಲೆ "ಕಿಲ್ನೆಲೆ' ನೋ. 
ಕೀಲ್ಪಡಿಸು "ಕಿಟ್ಟಡಿಸು' ನೋ. 
ಕೀಬ್ಪಡು "ಕಿಟ್ಟಡು' ನೋ. 
ಕೀಲಸ್ಟೊಕ್ಕು (ನಾ). ಆ ಕೀಟಸ್ಟ್ರೋಗು (7): ಧರಣೇ ಚಕ್ರಮನೊಪ್ಪು 
ಗೊಳ್‌ ಬಗೆಯದಿರ್ನಿದ್ವೇಷಮಂ ನಮ್ಮನೈನವರ ನಿನ್ನಾಳ್ವೆಸಕೆಯ್ಸಿ 
ಕೊಳ್ನೆನೆಯದಿರ್ಕಿ [ಪಾಕಾಂ ಕಿ]ಲಕ್ಪೊಕ್ಕಿನೊಳ್ಳೊಟ್ಬು ಕೊಂಡಿರ 
ದೆಮ್ಮೆಂದುದನಿಂಬುಕೆಯ್‌ (ಗದಾಯು. ೭-೪೪). 
[ಹೀಲ್‌ + ಪೊಕ್ಕು] 
ಕೀಯ್ಪೊಟ್ಟಿ "ಕಲ್ಟೊಟ್ಟಿ” ನೋ. 
ಕೀಲಸ್ಟೊಡೆ "ಕಿಲ್ಬೊಡೆ' ನೋ. 
ಕೀಯ್ರ್ಪೋಗು (ನಾ). ಹೀನವಾದ ನಡವಳಿ; ನೀಚವಾದ ಆಚರಣೆ: 
ಕೀಲಕ್ಪೋಗಿನ ನೃಪರಂದದೆ ಮೆಚ್ಚಿಟ್ಟೋಡದಿರವೇಟು ನೀಂ ಧುರಧರೆ 
ಯೊಳ್‌' (ನೇಮಿಘು. ೫-೮೩). [ಹೀಟ್‌ + ಪೋಗ್ಯು) 
ಕೀಲ್ಪಗೆ (ನಾ). ಹೀನವಾದ ರೀತಿ: ಇಂತೀ ಕೀಬ್ಬಗೆ ಕಟ್ಟುಗಳನ್‌ 
ತಾನ್‌ ಸಗ್ಗದ ಪೊಸದೊಕೆ ಪುಡುಕಿರ್ಪನ್‌ ತಾನ್‌ (ಬದ್ಧಪ್ರ. ೭-೧೨೨), 
[ಹೀಟ್‌ 4೬ ಬಗ್ಗೆ) 
ಕೀಬ್ಮಣಿ (ಕ್ರಿ). ಕೆಳಕ್ಕೆ ಬಾಗು; ಶರಣಾಗು: ಬಳಾಕಾವರ್ತರಳ್ಳುತ್ತೆ 
ಕೀಟ್ಮಣಿದಿನ್ನೆಂದುದನೆಂಬೆವೆಂದೆಜಗಿದರ್‌ ಚಕ್ರೇಶ ಪಾದಾಬ್ಜದೊಳೆ 
(ಆದಿಪು. ೧೩-೬೭) ; ಮಣಿಕುಟ್ಟಿ ಮ ಭೂಮಿಗೆ ಕೀ] ಜ್ಮಣಿಯದಿದೆನೆ 
ಶೋಲೆ ನಿಮಿರೆ ಪಾಸಿದ ಕಾರೋ ಹಣದಿಂ ನೃಪೇಂದ್ರಭವನಾಂಗಣ 
ಮೊ ಬ್ಬ ದುದು (ಶಾ೦ತಿಪು. ೧೦-೭೧); ಬಗೆವಿರೇ ನೀಂ ಈ 
ಪೊಸದೇವರ್ಕಳಿದಿರಲ್ಲಿ ಅಳ್ಳಿ ನಾನ್‌ ಕೀ ಟ್ಮಣಿದಪೆನ್‌ ಎಂದು? 
(ಬದ್ಧಪ್ರ. ೫೦-೧೧೦೭). [ಕೀರ್‌ + ಮಣಿ] 
ಕೀಲ್ಕದ "ಕಿಟ್ಮದ' ನೋ. 
ಕೀಬ್ಮನ, ಕೀಳ್ಮನ (ನಾ). ೧. ಕೀಳುಭಾವನೆ; ಹೀನವಾದ ಮನಸ್ಸು: 
ವಾಸವವೈರಿ ಮತ್ತೆ ಮಗುಲಕ್ಷಿ ನ್ನೊಳೆ ಕೀಲಟ್ಮನದಟಕ್ಸಿ [ಪಾಠಾಂ, 
ಕೇಳ್ವೆನದರ್ಥಿ) ಪುಟ್ಟಿಯಭ್ಮಾಸ ನಿಮಿತ್ಮದಿಂದಿರಡಿ ಬರ್ಕುಮೆನುತ್ತಮೆ 
ತಕ್ಕೆ ವಂದು ಕೈಲಾಸಮನಂತಮಾಯ್ತಿನೆ (ಕುಸುಮಾ. ೧೧-೧೩೯). 
ಕೀಳ್ಮೆನ: ೨. ಕೀಳುಮನಸ್ಸಿನವನು; ನೀಚ: ನೀನಿಂತು ಕೀಳ್ಮನನ್‌ 
ಎಂದರಿದೆನಿಲ್ಲಿನ್ನೆಗಂ (ಶ್ರೀರಾಮಾ. ೫೮೨-೨೦೮). 
[ಕೀಟ + ಮನ] 
ಕೀಟ್ಮರ (ನಾ). ಹೀನ ವರ್ಗದ ಮರ; ಕೇಳುಜಾತಿಯ ಮರ: 
ಮೇಲ್ಮರಗಳಲ್ಲದೆ ಕೀಟ್ಮರನಿಲ್ಲ (ಅರ್ಧನೇ. ೧-೫೨). 
[ಕೀಯ + ಮರೆ] 
ಕೀಖ್ಮಸೆಯಿಡು (ಕ್ರಿ). ತುದಿಯನ್ನು ತಿಕ್ಕು; ಅಲಗನ್ನು ಮಸೆ (): 
ಕುಸುಮಕೋದೆಂಡನ ವಶೀಕರಣಕಾಂಡಂ ಕೀಟ್ಮಸೆಯಿಟ್ಟು ಗಜಾಗಟ್ಟಿ 
ತಿರ್ದಿ ಕಣ್ಮತವಕಮುಂ ಕಡೆಗೊ ಡಿವರಿಯಿಸು ವ ರೊಪಿಂಗೆ 
(ಅನಂಪು, ೧೧-೨೭ವ). [ಕೀಟ್ಸ್‌ + ಮಸೆಯಿಡು] 
ಕೀಟಸ್ಮಾಡು "ಕಿಟ್ಮಾಡು' ನೋ. 


ಕೀಟಕ್ಕಿ ಗಿಲೆ೭೪ 


ಕೀಟಕ್ಕಿ, ಕೀಳ್ಮೆ (ನಾ). ಕೀಳುತನ; ಹೀನತನ ; ಕೆಳಮಟ್ಟ : ಸಕಲ 
ಹೇಯಾಸ್ಟದಮಪ್ಪೆನ್ನ ಕೀಟಕ್ಕೆಯುಮನೆಣಿಸಿ (ಚಕಬ. ೨೭). ಶೀಳ್ಕೈ: 
ಜನ್ಮದಿಂದ ಯಾರಿಗೂ ಹಿರಿಮೆ ಅಥವಾ ಕೀಕ್ಮೆಯು ಅಂಟಕೊಳ್ಳತಕ್ಕದ್ದಲ್ಲ 
(ಯಕ್ಷಪ್ರ. ೧೪೦). [ಕೀಖ್ಯ್‌ + -ಮ್ಮೆ] 

ಕೀಆಕ್ಕ್ಮೀಲ್‌, ಕೀಳ್ಮೇಲು, ಕೀಳುಮೇಲು (ನಾ). ಕೆಳಗಿನದು, | 5 
ಮೇಲಿನದು; ಹೀನತೆ ಮತ್ತು ಉತ್ತಮತೆ : ಅನಿತಜಕೊಳೆ ಸಮಾನರೆ | 
ಮನುಜರೆಣ್ಣ ಕೀಟಕ್ಕೀಲಿಲ್ಲಾ (ಧರ್ಮಾಮೃ. ೪-೨೭). ಶೀಳ್ಮೀಲು : 
ತಪ್ಪೊಪ್ಪುಗಳ ನೆಲದ ಹೀಳ್ಮೇಲನೆಣಿಸಿ (ಕಾಲೂರ. ೯೪-೧೮೬)- 
ಕೀಳುಮೇಲು: ಕಾಯಕದಲ್ಲಿ .ಕೀಳುಮೇಲೆಂಬುದಿಲ್ಲ (ರೂಢಿ). 
"ಮೇಲುಕೀಳು? ಪರಾ. (ಹೀಟ್‌, + ಮೇಲ್‌] 10 

ಶೀಟಕ್ಕೊನೆ (ನಾ). ಕೆಳಗಿನ ಮೊನೆ; ಕೆಳತುದಿ: ಎಆಗಿದರಂ 
ಕಳ್ತು ಬಾಳ ಕೀಟಕ್ಕೊನೆಯಿಂ ತಳ್ತಣದಟಃದುಬ್ಬರಮೆಂಬಿವನಆ 
ದಿಚಿಕಿದರ್‌ (ಪಂಪಭಾ. ೧೦-೮೨). [ಕೀರ್ಜ್‌ 4 ಮೊನೆ] 

ಕೀಟ್ವಟ್ಟಿ (ನಾ). ಒಂದು ರಾಜ ಚಿಹ್ನೆ (7): ಪೆಸರಂ ದಯೆಗೆಯ್ದು 
ಪಟ್ಟಂಗಟ್ಟ ಏಜ ಕುದುರೆ ಕೊಡೆ ಆಳ ಪಣ್ಟುವಕೆ ಕುಣ್ಣುನ್ನಳಿಗೆ|5 
ಕೀಟ್ವಿಟ್ಟ ಅಡ್ಡಣಿಗೆ ಗದ್ದಿಗೆ ರಾಜಚಿನ್ನವ ಕೊಟ್ಟು (ಸೌಇಇ. 1-4, 
೪೧-೧೪; 11ನೆಯ ಶತ). [ಆ ಕೀಟ್ವಟ್ಟಲ್‌ ?] 

ಕೀಟ್ವಟ್ಟಿಲ್‌, ಕೀಳ್ವಟ್ಟಲ್‌ (ನಾ). ಇ ಕೀಟ೦್ವಟ್ಟ: ತಳಗೆ ಕೀಟ್ವಟ್ಟ 
ಲಡ್ಡಣಿಗೆ (ಮೈಎರಿ. ೧೯೩೨, ೪೮-೧೫ ; 960). ಕೀಳ್ವೆಟ್ಟಿಲ್‌ : ಕುಂಚಂ 
ತಿಳಿಗ ಕೀಳ್ವಟ್ಟಲ್‌ (ಸೌಇಎ. ೧೯೩೨, ಪುಂಗನೂ. ೨೦೮-೧೫; 1). -[?])|20 

ಕೀಲ್ವಡಿಸು "ಕಿಟ್ಟಡಿಸು' ನೋ. 

ಕೀಲ್ಕಡು "ಕಿಬ್ಬಡು' ನೋ.. | 

ಕೀಟ್ವಿದುವ, ಕಿಳುವದುವ (ನಾ). ತಗ್ಗಾಗಿರುವ ಬದುವು, ಕಟ್ಟಿ; 
ಕೆಳಗಿನ ಬದುವು (?) : ಕೇತಕಿಯ ಕಂಟವಲಗೆ[ಪಾಠಾಂ. ಕಂಠದಲಗೆ] 
ಗಳಿಂ ಕುರವಕದ ಕೀಟ್ವಿದುವಂಗಳಿಂ ಮಂದಾರದ ಮೊಳೆಸಾಲ್ಗಳಿಂ . * (25 
ತಣ್ಬಿನತಾಣಮೆನಿಸಿರ್ಪಲತಾಮಂಟಮಂ ಪೊಕ್ಕು (ಕುಸುಮಾ.೧೨-೧೫೭ ವ). 


ಕು 


ಕು 


ಕು (ನಾ). ಭೂಮಿ; ಪೃಥ್ವಿ. "ಕುಜನ್ಮಕ' ಪರಾ. [ಸಂ.) 
ಕುಂಕ(ನಾ).(?): ಬಿಂಕ ಬೀರುವ ಮನೆಯ ಕಂಕಾಳೆಯರಾಡುಅರಮನೆಯ 
ಕೋ ಚಣದಾಗ ಕುಂಕಗಳ ಬಿಗಿದು ಕಟ್ಕಾರವ್ವ (ಕನ್ನಜಾ, ೩೩೨). [2] 
ಕುಂಕಣ (ನಾ). ಸ್ತನ (?): ಬಿಳುಪೇಜಕಿತು ಮೊಗ ತಿಳುಪೇಜತು 
ಕೆನ್ನೆ ಹೊಳಪೇಜತು ಕುಡಿನೋಟ ಕಳೆಯೇಜಕಿತು ಕೋಮಲಕಾಯ | 6 
ಕುಂಕಣ ಬೆಳೆಯೇಜಕತು ನೀಜಕಿಯೊಳು (ಜೀವಂಸಾಂ. ೪-೭೧). [1] 
ಕುಂಕರ (ನಾ). (?): ಮಂಕುಮಾಡುತಿಪ್ಪ ಮಾಯೆ ಹತ್ತು ಶಂಕೆಯ 
ಶಂಕೆಕಾಜ ಶತ್ರು ಮಿತ್ರರಿಬ್ಬರಿಗಾಧಾರವೆಂದು ಕುಂಕರದಿಪ್ಪತ್ತೊಂದು 
ಕೋಟ ಪಾಶವು ಓಂಕಾರದೊಳಗೆ ಪುಟ್ಟ ಓಂಕಾರದೊಳಗೆ ಬೆಳೆದು 
ಓಂಕಾರದೀ ಜಗವ ಎತ್ತಿ ಮೆಜಕೆವುಡೋ ಎಂದು (ಕನಕ. ೨೧೫-೫). [1] |;0 


ಕೀಲಸ್ಸೊಲ್ಲು 


ಕಿಳುವದುವ : ಕೇತಕಿಯ ಕಂಠವಲಗೆಗಳಿಂ ಕುರುವಕದ ಕಿಳುವದುವಂ 
ಗಳಿಂ ಮಂದಾರೆದ ಮೊಳೆಸಾಲ್ಲ್ಗಳಿಂ (ಶಾಂತೀಶ್ವ. ೧೦-೧೧೭ ವ). 
[ಕೀಟ್ಸ್‌ +೬ ಬದುವ (ಆ ಬದುವು)] 

ಕೀಜ್ವಲ (ನಾ). ಕೀಳುಹಾದಿ; ನೀಚಮಾರ್ಗ: ಪಿರಿಯ ಪಾಲ್‌ 
ಅಳ್ಗಳ್‌. ಹಕೀಮ್‌ ವಟಯ ಕೊಳ್ಳೆ ಯಿನ್‌ ತಾಮೆಂದುಮುಟ್‌ಯರ್‌ 
(ಅಂತಿಗೊ. ೧೫-೨೯೧). [ಕೀಲ 4 ಬಲಾ] 

ಕೀಯ್ವಾಳ್‌, ಕಿಟ್ಟಾಳ್‌ (ನಾ). (ಒರೆಯಿಂದ) ಕಿತ್ತ ಕತ್ತಿ; ಹಿರಿದ 
ಕತ್ತಿ; ಬಿಚ್ಚುಗತ್ತಿ. "ಕೇಟಸ್ವಾಳ' ಪರಾ. ಕಿಯ್ವಾಳ್‌ : 
ಕಿಲ್ಚಾಳವಳ್‌ ಮೆಲ್ಲನೆ ಕರತಳಸದ್ಮಂಗಳಿಂ ಪಾದಪದ್ಮಂಗಳನಂದೊತ್ತು 
ತಿರೆಲ್‌ (ಕಾದಂಪೂ. ೮೦). [ಹೀಲ್‌ + ಬಾಳ್‌) 

ಕೀಯ್ಕಾಳ (ನಾ). ಬಿಚ್ಚುಗತ್ತಿಯವನು; ಅಂಗರಕ್ಷಕ: 
ಕೆಯ್ಕಾಳಿರ್ದಲಗಿನ ಕೋಲುಮಂ ಕಟ್ಟದಲಗುಮಂ ದೂರಾಂತರದೊಳ್‌ 
ಕೀಯ್ವಾಳನ ಕೆಯ್ಸೆ ನೀಡುತ್ತುಂ (ಅನಂಪು. ೧೧-೩೭ ವ); ಪಕ್ಕದ 
ಕೀಯ್ವಾಳನ ಕೆಯ್ಯೊಳಿರ್ದ ಬಾಳಂ ಕೊಂಡು (ಜಗವಿ. ೨-೪೮). 

[ಕೀಖ್ವಾಳ* + ಲ್ಯ) 

ಕೀಲ್ಬರಿ (ನಾ). ಕಡಮೆಯೋಗ್ಯತೆ ಹಿಮ್ಮೆಟ್ಟುವಿಕೆ (?) : ಕಣ್‌ 
ಸೋಲಮನಣ' ಯಂ ಪರನೆಣ್‌ ಸುರವಧುಗೆಣೆಗೆವರ್ಟೊಡಂ ತೊಡರ್ದಾತಂ 
ಮೇಣ್‌ ಸುರನಕ್ಕೆಮ ಚಲದ ಪವಣ್‌ ಸರಿ ಕೀಟ್ಸರಿಗೆ ವಾರನಹಿತ 
ಕೃತಾಂತಂ (ಕಾ ವ್ಯಾವ, ೭೫); ಲಯಕಾರ ವರ್ಜಿತ ವೃಜ್ಣಾನಾತ್‌' 
ಪರತಸ್ಪಕಾರಸ್ಯ ಚಕಾರಾದೇಶೋ ಭವತಿ. . . ಕೀಳ್‌ ಸರಿ- ಕೀಳ್ಬರಿ 
(ಭಾಷಾಭೂ. ೩೨). “ನಿ ಕ್ಸೃ ಷ್ಟ ಕ್ಕೂ ಸಮ್ಮ ಅಲ್ಪಕ್ಕೂ ಸಮ” 
(ಪ್ರಧಣ್ಣ. ೫೦೩). [$5 + ಸ್ಯ] 

ಕೀಲ್ಸ್ಕೊಲ್ಲು (ನಾ). ಕೆಟ್ಟಸೊಲ್ಲು ; ಕೀಳುಮಾತು ; ಕೀಳುನುಡಿ: 
ಸಶ್ಚೋಬಹುಳಮಲಯಃ। . . . ಕಣಜ್ಬೋಲಂ, ಮುಳ್ಳೆಆಂಗು, ಕಳ್ಪವಿಗೆ, 
ಕೀಲ್ಕೊಲ್ಲಿಗೆ (ಶಬ್ದಾನು. ೯೩ ಪ್ರಯೋ). 

[ಹೀಟ್‌ + ಸೊಲ್ಲು (ಆ ಸೊಲ್‌)] 


ಕುಂಕುಮ 


ಕುಂಕಿ "ಕುಮಕ್ಕಿ' ನೋ. 

ಕುಂಕಿಆನೆ "ಕುಮಕಿಆನೆ? ನೋ. 

ಕುಂಕಿ ಜಮಾನು "ಕುಮಕಿಜಮೀನು' ನೋ. 

ಕುಂಕು; "ಕೊಂಕು? ನೋ. 

ಕುಂಕ್ಳು "ಕೊಂಕ್ಕು' ನೋ. 

ಕುಂಕುಮ (ನಾ). ೧. ಒಂದು ಜಾತಿಯ ಗಿಡ ಮತ್ತು ಅದರ ಹೂ. 
೨. ಕುಂಕುಮ ಕೇಸರಿ: *ಕುಂಕುಮಂ, ಘಸೃಣ. . .ಜಾಪಕಂ- ಈ ೭ 
ಕುಂಕುಮಂ” ( ಹಲಾಯು. ೮೯೯-೩೮೯); * ಜಾಪಕಮದಾಲೋಹಿತಂಘಸಣ 
ಮೆನೆ ಕುಂಕುಮಂ ? (ಮಂಗರಾ. ೯೯-೨೨) ; ಕುಂಕುಮಂ (ಸಿಂಧೂರ); 
ಸಣ್ಣಗಿಡ... ಕಾಯಿಯಲ್ಲಿ ಕೆಂಪು ಬಣ್ಣ ಹೊರಡುತ್ತದೆ (ಕಭಾಗೆ. ೩೮). 


ಕುಂಕುಮಕೇಸರಿ 


೨. ಹೆಂಗಸರು ಹಣೆಗೆ ಇಟ್ಟುಕೊಳ್ಳುವ ಕೆಂಬಣ್ಣದಪುಡಿ: ಬೆಳಗುವ 
ಚಂದನದಣ್ಬಿಂ ತೊಳಗುವ ಕುಂಕುಮದ ತ ಳ್ಳಿನಿಂ ಕರಮೆಸೆದಂ 
(ಕಾದಂಪೂ. ೨೯); ಕುಂಕುಮದ ಕದಡು ನೀರ್ದಳಿಪದಿಂ (ಪನ್ಪಪು. 
೪-೩೩) ; ಹಣೆ ತುಂಬ ಚಂದ್ರನಂತಹ ಕುಂಕುಮದ ಬೊಟ್ಟು (ಆಬೋಲೀ. 
೭೭). ೪. ಗೋಧಿಯ ತೆನೆಯ ಕಾಳೆಲ್ಲ ಕೆಂಪು ಹುಡಿಯಾಗುವಂತೆ 
ಮಾಡುವ ಒಂದು ರೋಗ: ತ್ಕಾಬಿ ಕುಂಕುಮ ಇಟ್ಟಂಗಿ ಮೊದಲಾದ 
ಕೋಗಗಳು ಹಾಯಜಿ ಧಾನ್ಯಗಳು... ಬರುವುವು (ಕೃ ಹಿ ಪ್ರ. ೫೩). 
೫. (ಆಲಂ) ಮುತ್ತೈದೆತನ; ಸೌಮಂಗಲ್ಯ: ನಿನ್ನ ಕುಂಕು 


ಮಕ್ಕೆ ಆಯುಷ್ಯ ಕೇಳು (ಬೆಟ್ಟಿಹೊ. ೫೪). "ಕುಂಕುಮಬಲ?' ಪರಾ.' 


೬. (ಆಲಂ) ತಿಲಕಪ್ರಾಯ ; ಶ್ರೇಷ್ಠ: ದೇಶಪಾಂಡೆ ವಾಮನ ರಾಯ 
ರೆಂದರೆ ಆ ಹಳ್ಳಿಯ ಕುಂಕುಮವಾಗಿದ್ದರು (ಮಣ್ಣುಮ. ೯). 
ಕುಂಕುಮ ಹಚ್ಚು - ೧. ಹಣೆಗೆ ಕುಂಕುಮ ಇಡು. ೨. ಮದು 
ವೆಯ ಕನ್ಯಯನ್ನು ನಿಶ್ಚಯಮಾಡು : ನೀಲವ್ವನಿಗೆ ಕಲ್ಬುರ್ಗಿ 
ಯವರು ಈಗಾಗಲೆ ಬಂದು ಕುಂಕುಮ ಹಚ್ಚಿದ್ದಾರೆ (ರೂಢಿ). [ಸಂ.] 
ಕುಂಕುಮಳೇಸರಿ (ನಾ). ಕುಂಕುಮದ ಹೂ; ಕೇಸರ. 
(ಮೈಡಗಿ, ೨೫-೪೭೦). [< ಸಂ. ಕುಂಕುಮಕೇಸರ] 
ಕುಂಕುಮಗಾರಣೆ (ನಾ). ಕುಂಕುಮದಿಂದ ಗೋಡೆಯ ಕೆಳ 
ಭಾಗಕ್ಕೆ ಬಳಿದ ಕಾರಣೆ, --ಪಟ್ಟಿ : ಚಿನ್ನಾದ ಕುಂಕುಮಗಾರಣೆ 
ಯಿಂದ ಸಂಪನ್ನತೆವಿಡಿದುದಾಸ್ಕಾನ (ಕಂನವಿ. ಆ-೧೧). 
[ಕುಂಕುಮ ಕಾರಣ) 
ಕುಂಕುಮಗಾಸೆ (ನಾ). ಕುಂಕುಮ ಬಣ್ಣದ ಕಾಸೆ: ಬಿಡದುಟ್ಟ 
ಪಟ್ಟಿಯ ದಟ್ಟಿ ಕುಂಕುಮಗಾಸೆ ತೊಡರಿದ ದಿವ್ಮೃಭೂಸಣವ 
(ಕಂನವಿ, ೨೩-೮೬). [ಕುಂಕುಮ + ಕಾಸ್ಕೆ) 
ಕುಂಕುಮಪಂಕ (ನಾ). ಕುಂಕುಮದ ಕದಡು, ನೀರು: 
ಮೆಯ್ದೊಡೆದೆ: ಹರಿದ್ರಾದ್ರವಮುಂ, ಕುಂಕುಮಪಂಕಮುಂ, ಬಿಂಕಂ 
ಬಡೆಯೆ (ಜಗವಿ. ೪-೮೦ ವ). [ಕುಂಕುಮ +೬ ಪಂಕ] 
ಕುಂಕುಮಬಲ (ನಾ). ಕುಂಕುಮ ಇಟ್ಟುಕೊಳ್ಳುವ ಸೌಭಾಗ್ಯ ; 
ಮುತ್ತಯ್ದೆತನ: ಆಕೆಗಾದರೋ ತನ್ನ ಕುಂಕುಮಬಲಕ್ಕೆ ಆಧಾರವಾದ 
ವನನ್ನು ಕಾಣುವ ಹಂಬಲ (ಕುಂಕುಮ. ೯೯). [ಕುಂಕುಮ + ಬಲ] 
ಕುಂಕುಮರಸೆ (ನಾ). - ಕುಂಕುಮಪಂಕ: ತನ್ನಧರದ ರಾಗದೊಳ್‌ 
ಪೊರೆದುದಂ ಮಧುವಂ ಬೆಜಗಾಗೆ ನೋಡುತುಂ ಮಧುರಸಮಲ್ಲು 


ಕುಂಕುಮರಸಂ ದಿಟಮೆಂದು ಬಟಾ ಕೈ ತನ್ವಿ ತನ್ಮಧುರೆ ಸುಗಂಧದಿಂ! 


ತಿಳಿದು ಸೇವಿಸಿದಳ್‌ ಮಧುವಂ (ಕಾವ್ಯಸಾ. ೯೬೩ ಶೂದ್ರಕ). 
[ಕುಂಕುಮ 4- ರಸ] 
ಕುಂಕುಮರಾಗ (ನಾ). ಕುಂಕುಮ ಬಣ್ಣ; ಕೆಂಪುಬಣ್ಣ: 
ಪ್ರತೀಚೀಸಮಾಗಮ ಸಂತುಸ್ಟನೆನಪ್ಪೆ ನೆಂದು ದಿನಪಂ ರೆಕ್ತತ್ವದಿಂ 
ಪೋಗೆ ರಾಗಮೆ ತತ್ಯುಂಕುಮರಾ ಗಮಾದುದಪರಾಲಂಕಾರಪಿಸ್ತಾರದೊಳ್‌ 
(ಶಾಂತಿಪು. ೮-೬೦). [ಕುಂಕುಮ + ರಾಗ] 
ಕುಂಕುಮವಿಳಾಸೆ (ನಾ). ಕುಂಕುಮದ ಶೋಭೆ, ಅಲಂಕಾರ: 
ಭಯವಶವಿಮುಕ್ತ ಭೂಷಣಚಯ ಕೇರಳಕಾಮಿನೀಮುಖಶ್ರೀ ನೃಪ 
ಸೇನೆಯ ಪಾದರಜದಿನಂದೇನಯತ್ನ್ನ ಕುಂಕುಮವಿಳಾಸಮಂ ತಾಳ್ವಿ 
ದುದೋ (ಶಾಂತಿಪು. ೧೧-೧೫). [ಕುಂಕುಮ + ವಿಳಾಸ (ಇ ವಿಲಾಸ)] 
ಕುಂಕುಮಶೈಲ (ನಾ). ಹದಿನಾಲ್ಕು ಕುಲಪರ್ವಶಗಳಲ್ಲಿ ಒಂದು: 
ಮತ್ತಂ ಸುಗಂಧಶಿಖಿ. . . ಕುಂಕುಮಶೈಲ . * * ಪಾರಿಜಾತವೆಂಬ 
ಹದಿನಾಲ್ಕು ಕುಲಾಚಲಂಗಳೇ ಪೂರ್ವೋಕ್ತ ವಿಪುಳವೆಂಬ ಕೀಲಕಪರ್ವ 
ತಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಹವು (ವಿವೇಕ. ೨೧೫). [ಕುಂಕುನು + ಶೈಲ) 


20 


೧೮೭೫ 


ಕುಂಚ 


ಕುಂಕುಮಾಂಕ (ನಾ). ೧. ಕುಂಕುಮದ ಗುರುತು; ಲೇಪ. 
೨. ಕುಂಕುಮದ ಗುರುತನ್ನು ಹೊಂದಿದವನು: ಶ್ರೀ ವೃತ್ತ ಕುಚ 
ಕುಂಕುಮಾಂಕನಂ ಕಂಡಪೆನಲಾ (ಜೈಮಿಭಾ. ೪-೬೩). 
[ಕುಂಕುಮ + ಅಂಕ್ಕ] 
ಕುಂಕುಮೋದಕ (ನಾ). ಕುಂಕುಮ ಕದಡಿದ ನೀರು : ದೆಸೆವೆಣ್ಗಳ 
ರತ್ನನಿಭೂಷಣಾಂಶುವುತ್ಪಳಿನಿಯ ಕುಂಕುಮೋದಕದ ಸಿಂಪಿಣಿ ಸಂಜೆಯ 
ಕೆಂಪು (ಚಂದ್ರಪು. ೮-೪). [ಕುಂಕುಮ + ಉದಕ್ಕ] 
ಕುಂಕುವ (ನಾ). - ಕುಂಕುಮ: “ಕುಂಕುಮ-ಕುಂಕುವ” 
(ಕಮದ. ೨೬೩ ಪ್ರಯೋ) ; ಎಳವೆಂಡಿರ ಮೆಯ್ಶ ಕುಂಕುವದಿಂದೊಂದಿದ 
ಕೆಂದಾವರೆ ಹೂಗಳಂ ತಳೆದು (ಕಬ್ಬಿಕಾ. ೩೦); ಪುಡಿಯ ಕತ್ತುರಿ 
ಕುಂಕುವ ಕಪ್ಪುರವುಡಿ ಬಿಡುಮುತ್ತು ಮಾಣಿಕದೊಡನೆ ಹಿಡಿಹೊನ್ನ 
ಸೂಆಕಿಯ ಬಿಟ್ಟರಿಕ್ಕೆಲದಂಗಡಿಗರತೀನ ಮೋದದಲಿ(ಮೋಹತ. ೪೨-೨೮), 
[ಆ ಸಂ. ಕುಂಕುಮ] 
ಕುಂಕುವ ಬೇರೆ (ನಾ). ಕೆಂಪು ಬಣ್ಣದ ಕುದುರೆ: ನವಪಾಟಳ 
ಸದೃಶಂ ಕುಂಕುವಬೇರಂ (ಅಶ್ವಶಾ. 5-೧೩). [ಆ ಸಂ. ಕುಂಕುಮಬೇರ] 
ಕುಂತೆ "ಗೊಂಕೆ' ನೋ. 
ಕುಂಗೆ (ನಾ). ಮಾನುಗಾರ: *ಕುಂಗರ್‌ - ಬೆಸದವರ್‌» 
ಪಡೆವುದೇನು? (ಶಮದ. ಪರಿ. ೨) ; ದಿನವು ನೀರನು ಧುಮುಕುವಂಥ 
ಕುಂಗನು. . . ಕೊಳೆ ತುತ್ತು; ಮನ ಮರೆಯೆ ಕುಡಿಯಲು ಗುಟುಕು 
(ಉಯ್ಯಾಲೆ. ೬-೩). [?] 
ಕುಂಗ್ಳು, (ಕ್ರಿ). ೧. ಮುಳುಗು; ಅದ್ದು: ಇನಿಯಂ ಬಾರದೆ ಮಾಣ್ಣ 
ನಿನ್ನೆವರನಿನ್ನೀಂ ಕಾರಿರುಳ್‌ ಪೋಗಿ ಕಾಮನ ಸಾಮ್ರಾಜ್ಯನನಟ್ಟದಪ್ಪ 
ಮಗಳೇ ಕಾಲ್ಪೂರದೊ ೪೯ ಕುಂಗೆ ಮಿಂಚಿನ ಕಣ್ಣೇಜಜಿದಾಗ 
ದೊರ್ಮಿಡಿಯೆ ಭಿನ್ನಂ (ಸೂಕ್ತಿಸು. ೧೦-೨೧೫). ೨. ಬಾಗು; ಬಗ್ಗು; 
ಕುಸಿ: ಬೆಚ್ಚುತಾಡುತ ಬೆರತು ಬಾಯ್ದೆರೆದು ಕುಂಗಿ ಕುಣಿವುತಲಾಡುತ 
(ಮುರುಚಾ. ೨-೧೧); ಕುಂಗಿದ್ದವನನ್ನು ನುಂಗ ನೋಡುವರು (ಗಾದೆ), 
(ದೇ. ॥ ತಮಿ. ಮಲ. ಕುಜ್ಜು; ತೆಲು. ಕ್ರುಂಗು, ಕುರಿಚು, 
ಗುಂಕು, ಗೂಕು] 
ಕುಂಗ್ಳು (ನಾ). ಸದ್ದಿಲ್ಲದಿರುವುದು; ನೀರವತೆ; ವೌನ: 
(ಚತುನಿ. ಕಿ. 1, ೩೫). [ಆ ಕುಂಗ್ಳು] 
ಕುಂಗೆ (ನಾ). ಮೊಲೆ; ಸ್ತನ: ಕುರುಳಮುಡಿಯಂ ದಂತಮನುರೆಮಂ 
ಕು[0]ಗೆಯನೂರುವಂ ಬೆರಳಂ ದೇಮರಸಂಗೆ ಕೊಟ್ಟು ಸತಿಯರ್ವ್ವರೆ 
ಕೆಪ್ಪಂ ಕಚ್ಚಿ ಚಕ್ರವರ್ತಿಯ ಸಭೆ ಯೊಳು (ಸೌ ಇಇ. x-, 
೧೧೮-೪೨ ; 1057). 
(ಡೇ. ॥ ತಮಿ. ಕೊಜಕ್ಸಿ ; ಮಲ. ಕೊಜ್ಜ ; ಕುಣ. ಕಂಗುರಿ] 
ಕುಂಚ (ನಾ). ೧. ಗೊಂಚಲು; ಗುಚ್ಛ; ಮಂಜರಿ: ಅಚ್ಚರಿಯಾಗಿ 
ಹಬ್ಬಿದ ಬಳ್ಳಿಗೆಳ್‌ ಅಮಿತ ಕುಂಚಂಗಳು ಭೂರಿ ಪುಷ್ಪಿತಮಾಗೆ 
(ಸೌಗಂಧಿ. ೩-೪೪). ೨. ನವಿಲುಗರಿಯಿಂದ ಮಾಡಿದ ಕೂರ್ಚಿಕೆ, 
—ಕುಂಚಿಗೆ: *ಕುಂಚಮೆನಲ್‌' ಕುಂಚಿಗೆ? (ರನ್ನಕಂ. ೫); 
ಕುಂಚಮುಂ ಗುಂಡಿಗೆಯುಮಂ ಪಿಡಿದು ಬರ್ಪೊನಂ (ವಡ್ಡಾರಾ. 
೧೧೮-೧೮) ; ಕುಂಚಮುಂ ದೋಷಮೆಂಬೊಡೆ ಕುಂಚನುಪ್ಪುದು ಹೀಲಿ 
(ಧರ್ಮಾಮೃ. ೯-೮೯); ಕುಂಚದ ಕನಿಷ್ಠರುಂ ತರಟನ ವಿಡಂಗರುಂ 
(ವಾಗೀರ. ೨೫೪-೨೧). ೩. ಒಂದು ಬಗೆಯ ಚವರಿ; ಚಾಮರ: 
*ಕುಂಚಮೆನೆ ಚಾಮರಂ” (ಕಶರ. ೨೬) ; ಸಿವಿಗೆ ತಲಕಿದುಖಗಲೊಡ 
ನಿಕ್ಕುವಕುಂಚಂ ಲೀಲೆವಡೆಯೆ (ಆದಿಪು. ೧೧-೩೯); ತತ್ತ್ವಪ್ರಮೂಢಂಗೆ. 
ಬೀಸಿದ ಕಣ್ಮಾಯದ ಕುಂಚದಂತಿರೆನಗಾದತ್ತಾಗಳ್‌ (ಕಾದಂಪೂ, ೮೦೩) ; 


ಕುಂಚೆಂಬಿಡಿ 


ಕಡುಮಳಿದು ಕೈಯ ಕುಂಚಮಂ ಬೇಗಬೇಗಂ ಬೀಸಲೊಡನೆ 
(ಕಬ್ಬಿಕಾ. ೨೬೪) ; ಮಂಗಳ ಕುಂಚ ಕಾಳಾಂಜಿ ಬೀಸಣಿಗೆಯ ಪೆಂಗಳೇಜಕಿ 
ದರಿಕ್ಕೆಲದಿ (ಮೋಹ ತ. ೩೬-೩೯). ೪, ಚಿತ್ರ ಬರೆಯುವುದಕ್ಕೂ 
ಬಣ್ಣತುಂಬುವುದಕ್ಕೂ ಉಪಯೋಗಿಸುವ ಕೂದಲಿನ ಕುಚ್ಚು : 
ಕುಂಚವನ್ನಾಡಿಸುವುದರಲ್ಲಿ ಅಜಂ3% ಕಲಾಕಾರರ... ನಿರ್ಮಾಣ 
ತಂತ್ರ ವಿಶ್ವದ ಎಲ್ಲಾ ಕಲಾವಿಮರ್ಶಕರನ್ನೂ ದಿಗ್ಭ್ರಮೆಗೊಳಿಸಿದೆ 
(ಭಾರದ. ೫೨೫); ಕುಂಚದ ನಾಲ್ಕೇ ಎಳೆತಗಳಿಂದ ಚಿತ್ರಶಿಲ್ಪಿ... 
ಚಿತ್ರವನ್ನು ಬರೆಯುವಂತೆ (ಛಂದೋವಿ. ೧೦೩). ೫, ಉಜ್ಜಿ ತೊಳೆಯು 
ವುದಕ್ಕಾಗಿ ಬಳಸುವ ಸಾಧನ : ಸಾಬೂನಿನ ನೀರು ಹಾಕಿ ಕುಂಚದಿಂದ 
ಚೊಕ್ಕಟ ಮಾಡುವುದು ಒಳ್ಳೆಯದು (ಅಡುಸೌ, ೪೪) ; ಪಡಿಯಚ್ಚುಗಳ 
ಮುಖಭಾಗವನ್ನು ಕುಂಚದಿಂದ ಚೊಕ್ಕಟಗೊಳಿಸಬೇಕು (ಮುದ್ರಕ. ೫೭). 
೬. ಅಣಸು; ಗೊಣಸು: ಕೋಡಿಗೂ ಫಳಾ ಫಳಾ ಹೊಳೆಯೋ 
ಹಿತ್ತಾಳೆ ಕುಂಚ ಹಾಕಿ, ಬಣ್ಣದ ಕುಚ್ಚು ನೇತು ಬಿಟ್ಟರ್ತಾರೊ 
(ಮಲೆಮ. ೧೭೬). 
(ದೇ. | ತಮಿ. ಮಲ. ಕುಣ್ಣು ; ತುಳು. ಕುಂಚ; ತೆಲು. ಕುಚ್ಚು. / 
ಸಂ. ಕೂರ್ಚ] 
ಕುಂಚಂಬಿಡಿ (ಕ್ರಿ). 
ಹಿಡಿದುಕೊ : ಕುಂಚಂಬಿಡಿದಿರ್ಪ ಕೆಲದೊಳಡಪಂಬಿಡಿದಿರ್ಪ ಸುರೇಂದ್ರ 
ನಾಯಕರ್‌ ಸೊಗಯಿಸಿದರ್‌' (ಅಜಿಪು. ೪-೭೪). [ಕುಂಚ + ಪಿಡಿ] 

ಕುಂಚಕ (ಗು). ಬಾಗಿದ; ವಕ್ರವಾದ ; ಮುರುಟಿದ: (8). [ಸಂ.] 

ಕುಂಚಟಿಗೆ ಕುಂಚಡಿಗ, ಕುಂಚಿಟಿಗ (ನಾ). ೧. ಒಂದು ಜಾತಿಯ 
ಹೆಸರು: ನೂಖೊಂದು ಮನೆಯ ಕುಂಚಟಗ ನಾಯಕರು ಸಕಲ 
ನಾಯಕರಂ ಕರೆಸಿ (ಮೈ ಆರಿ. ೧೯೩೧, ೧-೧೯ ; 1310); ಕುಂಬಾರರು, 
ಕುಂಚಟಗರು, ಉಪ್ಪಾರರು . .. ಮೊದಲಾದವರಿಗೆಲ್ಲ ಬೇ ರೆಚೇೀರೆ 
ಅಂಕಣಗಳನ್ನು ಏರ್ಪಡಿಸಿ (ರೇಗಕ. ೮೭). ೨. ತೊಗರಿಬೇಳೆ ಮಾಡಿ 
ಮಾರುವವನು: (8). ಕುಂಚಡಿಗೆ: ೧.“ನೆಜಕಿ ಪಂಚಮಂ ಪದ್ಮ ನಕ್ಕು 
ಸಾದಂ ವೃಷಲನಆ೨ ಕುಂಚಡಿ [ಪಾಠಾಂ. ಟ]ಗನವದ್ಮಂ” (ಮಂಗರಾ. 
೧೧೦-೬). ಕುಂಚಿಟಿಗ: ೧. ಹಳೆಯ ಹಳಿಯ ಕುಂಚಿಟಿಗರ ಪಾರಿಕಲ್ಲ 
ದಾಸನ ಮಗ (ಮೈಆರಿ. ೧೯೨೯, ೭-೧೨; 1673). (1? * -ಇಗ) 

ಕುಂಚಡಿಗೆ "ಕುಂಚಟಗ' ನೋ. 

ಕುಂಚಣಿಗೆ (ನಾ). (ಜೈನ) ಮುನಿಗಳ ಕೈಯಲ್ಲಿರುವ ನವಿಲುಗರಿಯ 
ದೊಂದೆ, --ಕೂರ್ಚ: ತಂಡತಂಡದಿಂ ಮುನಿಗಳ ಕೆಯ್ಯ ಕುಂಚಣಿಗೆ 
ಚಾಂದ್ರಮಸೀದಳ ಕುಂಡಿತಾಳಿ ತಜ್ಜಿನಭವನಕ್ಕೆ ದುಗ್ಧನಿಧಿ ಕಟ್ಟದ 
ಪೊಟ್ಟಣವಾರಿ ಕಟ್ಟಿ ದತ್ತೆ ನಿಸಿದುದು (ಅನಂಪು. ೩-೩೧). 

[< ಸೆಂ. ಕೂರ್ಚಿಕಾ?) 

ಕುಂಚನ (ನಾ). ತಿರುಪು; ಬಾಗು: ಮಂದ, ಮಧ್ಯ, ವೇಗ, ಕುಂಚನ, 
ಉಚ್ಛ್ರೂನನ, ಸ್ತಂಭನ, ದೀರ್ಫ್ಥಭೇದೆಂಗಳಿಂ ರವವಿಕಲ್ಪಂಗಳಂ ತೋಟ 
(ವಿವೇಕ. ೨೩೬). [ಸೆಂ.] 

ಕುಂಚನ್ಮಧ್ಯ (ನಾ). ೧. ನಡುವೆ ಬಾಗಿದುದು; ಬಾಗಿದ 
ನಡುವುಳ್ಳದು. ೨. [ನಾಟ್ಯ] ಆರು ಬಗೆಯ ಪದತಲಭೇದಗಳಲ್ಲಿ 
ಒಂದು: ಪತಿತಾಗ್ರಂ.. . ಕುಂಚನ್ಮಧ್ಯಂ ಸತಿಯೆ ತಿರಶ್ಚೀನಮಾಣು 
ಪದತಳಭೇದಂ (ಲಾಸ್ಕರಂ. ೩-೧೨೦). (ಸೆಂ. (ಕುಂಚ3* + ಮಧ್ಯ)] 

ಕುಂಚನ್ಮೂಲ (ನಾ). [ನಾಟ್ಯ] ಹಸ್ತಾಂಗುಲಿಯ ಏಳು ಪ್ರಕಾರ 
ಗಳಲ್ಲಿ ಒಂದು: ಸಂಯುತ . . . ಕುಂಚನ್ಮೂಲ, ಪ್ರಸೃತ ಈ ಏಳು 
ಹಸ್ತಾಂಗುಲಿಯ ಭೇದಂಗಳ್‌' (ಲಾಸ್ಕರಂ. ೩-೧೧೩ ವ). 

(ಸಂ. (ಕುಂಚತ್‌ + ಮೂಲ)] 


೧೮೭೬ 


ಹ 


ಕುಂಚವನ್ನು ಹಿಡಿ; ಚಾಮರವನ್ನು 


[2 


ಆ 


PN 


ಕುಂಚಿಟಿಗ 


ಕುಂಚನಡಿಗೆ, ಕುಂಚವಡುಗ (ನಾ). ಕುಂಚನನ್ನು ಹಿಡಿಯು 
ವವನು; ಚಾಮರ ಬೀಸುವ ಆಳು: ಕುಂಚವಡಿಗಂ ಪುಲ್ಲವಡಿಗಂ 
(ಶಮ, ೧೯೮ ಪ್ರಯೋ). ಕುಂಚವವಡುಗ: ಕುಂಚನಡುಗ 
ದಾಸಯ್ಯನುಂ ಪೆರ್ಗ್ಗಡೆ ಬಿಬ್ಬಯ್ಯನುಂ ರನ್ನಿಯಬ್ಬೆಯುಂ (ಎಇ. XV, 
೩೩೪-೧೨; 1040); ಸಿರಿವುರೆದೆ ಸಿರಿವಾಗಿಲಂ ಕುಂಚವಡುಗ ದಾಸಯ್ಮಂ 
ಮಾಡಿಸಿದುದಕೆ (ಸೌಇಇ. x1-i, ೭೫-೧೫ ; 1042). 

[ಕುಂಚ 4 -ನಡಿಗ] 
ಕುಂಚನಡುಗ "ಕುಂಚವಡಿಗ ನೋ. 
ಕುಂಚಿ, (ನಾ). - ಕುಂಚಿಗೈ: (ಎಸಮೈ. 2೪, ೪೪). 
[+ ಹಿಂ ಮರಾ. ಕುಂಚೀ] 

ಕುಂಚ್ಛಿ, ಕುಂಜಿ, (ನಾ). ಕುಚ್ಚು; ಗೊಂಚಲು: ಆಗಳೆ ಕರಂಗಿಸಿದ 
ಮಸಿಯ ಕುಂಚಿಗಳೆನಿಸಿ ನೊಸಲಂ ಮುಸುಂಕಿದಳಕವಲ್ಲರಿಗಳೊಳೆಂ 
(ವರ್ಧಪು. ೯-೬೩ ವ). ೨. ಎ ಕುಂಚ ೨: ಎಂತು ನುಡಿನೆನಿದರ 
ಚೆಲುವ? ಕಂತು ತನ್ನ ತೋಷಕಿರೆವುಗೊಡಲು ತಾನೆ ಕುಂಚಿ ಹಿಡಿದನೆನಲೆ 
(ಮಾಂದಳಿ. ೫೧) ; ತಿಮ್ಮನನ್ನೇ ಚಿತ್ರಿಸಿದ ಸಿಂಹನ ಕುಂಚಿಗೆ ಬೊಮ್ಮನ 
ಭಯವೂ ಇಲ್ಲ (ತಂಮತ. ೭). ಕುಂಜಿ,: ೨. ಬರಿಸಿ ಕೈಯೊಳು ಕುಂಜಿ 
ಹಿಡಿದುಕೊಂಡೆ (ವಿಸೀಗೀ. ೯೩-೧೭). [ಆ ಕುಂಚ] 

ಕುಂಚಿಕೆ,, ಕುಂಚಿಗೈ (ನಾ). ೧. ಜ ಕುಂಚ೪: ಈ ಲೇಖನಿಗಳಲ್ಲದೆ 
ಕುಂಚಿಕೆಗಳೂ ಉಪಯೋಗದಲ್ಲಿದ್ದುವು (ಕನ್ನಸಂ. ೪೪). ಕುಂಚಿಗೈ : 
೧. *ಕುಂಚಮೆನಲ್‌ ಕುಂಚಿಗೆ* (ರನ್ನ ಕಂ. ೫); *ಕುಂಚಿಗೆ- 
ಕೂರ್ಚಿಕಾ- ಸಣ್ಮ್ಣಕುಂಚ ” (ತದ್ಭಕೋ. ೮); ರುಚಿರೋಜ್ವಲಾಂಗಮಂ 
ಬಿಡದಮೃತಾಂಶು ರಶ್ಮಿಗಳ ಕುಂಚಿಗೆಯಿಂದಮೆ ಕರ್ಚಿ ಪಾಜದಂ 
ದೊಡೆದರೊ (ಕಾದಂಪೂ. ೬೬೭) ; ಬಸವನ ಚರ್ಮನಂ ತಟ್ಟಾಗಿ ಹೊದ್ದು 
ಆ ಬಸವನ ಬಾಲಮಂ ಯಂತ್ರಮುಟ್ಟ ಕುಂಚಿಗೆಯಾಗಿ ಪಿಡಿದು ಆ 
ಬಸವನ ಹೆಸರ ಬಸದಿಯಂ ಕಟ್ಟಿಸಿ (ಅವಚಂ. ೧೫೮-೭೨೧) ; ಕುಂಚಿಗೆ 
ಯನವಂ ಬೀಸಲೊಡಂ ಸೊಗಯಿಸಿದುದು ಭೋಂಕೆನಮರಪತಿ ಸಭಿ ನಭ 
ದೊಳ್‌ (ಲೀಲಾವ. ೪-೯೬). ೨. ನೇಕಾರರು ನೇಯ್ಗೆಯ ಎಳೆಗಳನ್ನು 
ಹಸನುಗೊಳಿಸಲು ಉಪಯೋಗಿಸುವ ಒಂದು ಬಗೆಯ 
ಸಾಧನ, ಕುಂಚ: (ಕಿ). [« ಸಂ. ಕೂರ್ಚಿಕಾ] 

ಕುಂಚಿಕ್ಕೆ (ನಾ). ಬೀಗದಕ್ಕೆ; ಕೀಲಿಕೈ: ಈ ತೆರದ ವಿಚಾರ 
ಕುಂಚಿಕೆಯು ಹೃದಯ ಕವಾಟವನ್ನು ತೆರೆದು (ಜೀವಸೌ. ೨೭-೧೭). 

[ಸಂ. ಕುಂಚಿಕಾ) 

ಕುಂಚಿಗೆ (ನಾ). ಒಕ್ಕಲಿಗರಲ್ಲಿ ಒಂದು ಒಳಪಂಗಡ, ಜಾತಿ: 
(ಎಸಮೈ. ೫2೧೮, ೧); ವಕ್ಕಲತನದವರ್ರು ಕುಂಚಿಗರ್ರು ಕಡಮೆ ಜನ 
ಸಹ (ಎಕ. ೪1, ಚಿಕ್ಕಮ. ೧೦೯-೨೫ ; 1717). (?] 

ಕುಂಚಿಗೆ, (ನಾ). (ಕೂಸಿನ) ತಲೆ ಮತ್ತು ಬೆನ್ನನ್ನು ಪೂರ್ತಿಯಾಗಿ 
ಮುಚ್ಚುವ ಕಸೆಗಳುಳ್ಳ ಕುಲಾಯಿ; ಕೊಪ್ಸೆ ; ಗೊಪ್ಪೆ ; ಗೊಂಗಡಿ: 
ಮತ್ತೆ ಕರೆಯಲು ಒಂದು ಕುಂಚಿಗೆಯಂ ಪತಿಯ ಕೈಯಲ್ಲಿ ಕೊಟ್ಟು 
ಪೋಗಲು (ಬೈರಸೂ. ೩೮೮); ಕುಂಚಿಗೆಯು ಚಂದ ಶಿಶುವಿಂಗೆ 
(ಸರ್ವಜ್ಞ. ೧೨೯೨); ಪಾಲ್ಗುಡಿಸಿ ಕುಂಚಿಗೆಯಂಗಿ ನೆತ್ತಿಯ ಕುಲಾ 
ಯಮಂ ತೊಡಿಸಿ (ನವಮೋ. ೧೫-೫೬) ; ಕೂಸು ಕುಂಚಿಗೆ ಶಿಂತು 
ಹಾಸಿಗಿ ನೆಲ ತಿಂತು (ಕರ್ಣಾಕ. ೩೭೪); ಕೊಸಿಗೆ ಬಂಗಾರದ ಬಿಂದಲಿ 
ಜರದ ಕುಂಚಿಗೆ ಎಲ್ಲಾ ತಂದಿದ್ದರು (ವೈನಿ. ೨೦೦). 

[+ ಪ್ರಾ. ಕುಂಚಿಯಾ] 


45| ಕುಂಚಿಗೈ "ಕುಂಚಿಕ್ಕೆ' ನೋ. 


ಕುಂಚಿಟಿಗ "ಕುಂಚಟಗ? ನೋ. 


ಕುಂಚಿತ್ಕ 


ಕುಂಚಿತ, (ನಾ). ಕೀಳ್ಮಟ್ಟಿದವನು; ತುಚ್ಛನಾದವನು : ಕುಟಿಲ 
ಕುಹಕದ ಕುಂಚಿತರೆ... ಹಿಂಡುನೆರೆ ದಾಗ (ಬಸಪು. ೫೧-೫೪); 
ಕುಂಚಿತನು ನಾನು ನಿನ್ನೊಡನೆಯಜ್ಞಾನದಿಂದ ಚಮತ್ಕೃತಿಯಿಂದ ಕಾದಿ 
ಮಿಗಿಲಪ್ಪ ವರವಂ ಚಾಗುರೇ ಪಡೆದೆ (ವೀಶೈಪು. ೩-೧೮-೪೦). 

[< ಸೆಂ. ಕುತ್ತಿತ?] 

ಕುಂಚಿತ್ಕ (ಗು). ೧. ಬಾಗಿದ; ವಕ್ರವಾದ; ಮುದುಡಿದ; ಕುಗ್ಗಿದ; 
ಸಂಕೋಚವಾದ: ಕುಂಚಿತ ಪೂರ್ವಕಾಯನುಪಜಾತ ಜರಾಧವಳೋ 
ತ್ತಮಾಂಗನಂಗಾಚಿತ ಕಂಚುಳಂ (ಕಾದಂಪೂ. ೮೩); ಕಣ್ಣಮ್ಮನ 
ಹುಬ್ಬುಗಳು ಏಕಾಗ್ರತೆಯಿಂದ ಕ್ಷಣಕಾಲ ಕುಂಚಿತವಾದವು 
(ರೂಲೇಖಾ. ೫೫). (ನಾ). ೨. [ನಾಟ್ಯ] ನೃತ್ಯದಲ್ಲಿ ಕೈ, ಕಾಲು, 
ಕೊರಳು, ಕಣ್ಣು, ಪಾದ ಮೊದಲಾದವುಗಳ ವಿನ್ಯಾಸಗಳಲ್ಲಿ 
ಒಂದು: ಸಮ, ನಿವೃತ್ತ... ಕುಂಚಿತ... ಈ ಒಂಬತ್ತುಂ 
ಕೊರಲಭೇದಂಗಳ್‌ (ಲಾಸ್ಯರಂ, ೨-೧೧೪ ವ); ಸಮಮೆನಿಸಿ ನಿಮಿರ್ವ 
ಕುಂಚಿತಮನುರ್ವ ಪಳಂಚುವ ಸಮಂಚಿತಭ್ರೂಲತೆ ತಳ್ಳೆಮೆದುಜುಗಲ 
ನೆಳಲೊಳೀ ಮುಖಕಮಳ ಮಯೂಖಾಂಬುವೀಚಿ ಡಲಿಪವೊಲೆಸೆಗುಂ 
(ರಾಜಶೇ. ೧೨-೭೭). [ಸಂ.) 

ಕುಂಚಿತಕರಣ (ನಾ). [ನಾಟ್ಯ] ನೃತ್ಯುದಲ್ಲಿಯ ನೂರೆಂಟು ಕರಣ 
ಗಳಲ್ಲೊಂದು : ಬಲಗೈ ಮೇಲ್ಮೊಗವಾಗುತ್ತಲಸದೆಯಲಪದ್ಮಮಾಗಿ 
ಯೆಡಬರಿಯೊಳ್ಳೆ ಡಗೆಲಗಾಲದಗ್ರತಳದಿಂ ಚಲಿಸಲ್ಕದು ಕುಂಚಿತಾಖ್ಯ 
ಕರಣಮೆನಿಕ್ಕುಂ (ಲಾಸ್ಕರಂ. ೪-೧೧೫).  [ಕುಂಚಿತ್ಯ * ಕರಣ] 

ಕುಂಚಿತಕೇಶ (ನಾ). ಸುಳಿಗುರುಳು; ಉಂಗುರುಗೂದಲು. 
"ಕುಂಚಿತಕೇಶಪಾಶ' ಪರಾ. [[ಕುಂಚಿತ್ಯ + ಕೇಶ) 

ಕುಂಚಿತಕೇಶಪಾಶ (ನಾ).ಉಂಗುರುಗೂದಲಿನ ಜಡೆ,- ಸಮೂಹ: 
ಪಾಂಚಾಲೀಕುಂಚಿತಕೇಶ ಪಾಶಾಕೃಷ್ಟಿ ಪಾತಕ ಪ್ರಧಾನ ನಿಹಿತ ಹಿತನೆನಿ 
ಸಿದ (ಗದಾಯು. ೭-೬೨) ; ಕುಂಚಿತಕೇಶಪಾಶಂ .. . ಸಿಂಹದಂತಿಮದ್ರೇ 
ಕ್ಯಾಣಂ (ಜಾತತಿ. ೧೯-೧೫). (ಕುಂಚಿತಕೇಶ + ಪಾಶ] 

ಕುಂಚಿತಾಂಗುಲಿ (ನಾ). ಬಾಗಿದ ಬೆರಳು; ಕೊಂಕಿಸಿದ ಬೆರಳು: 
(ಕಿ). [ಕುಂಚಿತ * ಆಂಗುಲಿ] 

ಕುಂಚಿಸು (ಕ್ರಿ). (ಕುಂಚದಿಂದ) ಬರಿ, -ರೇಖಿಸು; ಚಿತ್ರಿಸು: 
ಹರಿಹರದೇವಿಯ ಮಾತೃವಾತ್ಸಲ್ಮವನ್ನೂ . , . ಕುಂಚಿಸಿದ ಲೇಖನಿಯೇ 
ರತ್ನ್ಮಾಜಿಯ ಚಿತ್ತೆ ವಿಕಾರವನ್ನು ಚಿತ್ರಿಸಿದೆ (ನಂಜುಂಡ. ೧೬೮). 

[ಕುಂಚ + -ಇಸ್ಮು] 
ಕುಂಚು (ಕ್ರಿ). ಕುಗ್ಗು; ಬಾಗು. 
ಕುಂಚದವ-ಯಾರಿಗೂ ಕುಗ್ಗದವನು, —ಬಾಗದವನು: 

*ಆದಟ? (ಚತುನಿ. ಕಿ. 1, ೬೦). [೮ ಕುನ್ಶಿ * -ಚು] 

ಕುಂಜ (ನಾ). ೧. ಬಳ್ಳಿಗಳು ಕವಿದ ಸ್ಥಳ; ಬಳ್ಳಿಮಾಡ; ಲತಾ 
ಗೃಹ: ಲತಿಕಾಕುಂಜಂಗಳೊಳ್‌ ಭೂವಿವರ ಕುಹರದೊಳ್‌ ... ಕೂಡೆ 
ತೊಲಲ್ಡರ್‌' (ಪಂಕಾಮಾ. ೯-೧೩೭); ಮಲ್ಲೀವಲ್ಲೀ ಕುಂಜ ಪುಂಜ 
ರಂಜಿತಮಾದೊಂದು ಮುನಿಗಳಾಶ್ರಮದ ಪೊಜವಳಯದ ತೋಂಟದೊಳ್‌ 
(ರಾಮಾಕ್ವ. ೧೪೮-೮). ೨. ಆನೆಯ ಕೆಳದವಡೆ, ಕೋರೆ; ಹಸ್ತಿ 
ದಂತ. ೪. ಗವಿ; ಗುಹೆ. "ಕುಂಜೋಪಾಂತ'? ಪರಾ. [ಸೆಂ] 

ಕುಂಜನ (ನಾ). ಹೊದರು; ಪೊದರು: *ಕುಂಜಃ, ಕುಂಜುಃ, 
ಕುಂಜನಂ- ಈ 4 ಹೊದರ್‌? (ಕಾಶಕೃ. ೬೫). (2) 

ಕುಂಜರ (ನಾ). ೧. ಅನೆ; ಗಜ: “ಕರಿ ವಾರಣಂ ಕುಂಭಿ ಕುಂಜರಂ. . . 
ನಾಗಮಾನೆಯಕ್ಕು ೦* (ಮಂಗರಾ. ೪೬-೪); ದಿವಿಜಂ ಕುಂಜರ ಗಿರಿ 
ಸಾನುವನ ನಿಕುಂಜಕ್ಕೆ ಬಂದು ಕುಂಜರೆನಾದಂ (ಪಂರಾಮಾ. ೧೫-೫೧); 


3 


20 


30 


95 


೧೮೭೭ 


| 


ರ ರಾ ರಾರ ಅವಾ ಬಾ ಭಾ ಮ ಸತ್‌ಾ; 


ಕುಂಜಿ, 


ಕಂಜನಾಭಿಯಲ್ಲಿ ಕುಂಜರ ಬಂದು ಮಂದಿರದವರನೆಲ್ಲ ಕೊಂದಿತ್ತು 
(ಮಧುವ. ೨೨-೩೨); ಹಿಂಡನಗಲಿ ಹಿಡಿವಡೆದ ಕುಂಜರ ತನ್ನ ವಿಂಧ್ಮವ 
ನೆನೆವಂತೆ ನೆನೆವನಯ್ಕ (ಮಹಾದೇ. ೧೩೮-೩೧೩) ; ಪವಮಾನಜನು ತಿರು 
ಗಿಟ್ಟಣಿಸೆ ಸೇನಾಂಬುಜಕೆ ಕುಂಜರನಾದನೈ (ಕುವ್ಯಾಭೀ. ೫-೭). 
೨. ಒಬ್ಬ ರಾಕ್ಷಸ; ಗಜಾಸುರ."ಕುಂಜರಾರಿ' ಸರಾ. ೩. (ಆಲಂ) 
ಶ್ರೇಷ್ಠ; ಉತ್ತಮ : ಜಿನರಾಜಕುಂಜರಂಗೆ ನೀರಾಜನ ವಿಧಿಯಂ ಮಾಡಿ 
(ಅಜಿಪು. ೪-೬೮ ವ). [ಸಂ.1 

ಕುಂಜರಕರ (ನಾ). ಆನೆಯ ಸೊಂಡಿಲು: “ಕುಂಜರಕರೇಪಿ ಶುಂಡಾ್‌ 
(ಹಲಾಯು. ೧೩೬೪-೨೦). (ಕುಂಜರ + ಕರೈ) 

ಕುಂಜರಕುಳ(ನಾ). ಆನೆಗಳ ಹಿಂಡು, --ಸಮೂಹ : ಕುಂಜರಕುಳ 
ಮಿತ್ತಲಿತ್ತ (ಕಾದಂಪೂ. ೧೫೫). [ಕುಂಜರ + ಕುಳ (ಎಕುಲ)) 

ಕುಂಜರಗಮನೆ (ನಾ). ಆನೆಯಂತೆ ಮಂದವಾದ ಗತಿಯುಳ್ಳವಳು ; 
ಗಜಗಮನೆ: ಕುಂಜರಗಮನೆಯೆ ಗುಣಯುತಮಂಜರ ಮದಕುಂಜರಂಗ 
ಳೊಡನತಿಹಿತಮಂ ಅಂಜದೆ ಮಾಡಿರು (ಹಮಾರ ೨-೮೦). 

[ಸಂ. ಕುಂಜರಗಮನಾ (ಕುಂಜರ * ಗಮನ +-)] 

ಕುಂಜರಗಾಮಿನಿ (ನಾ). - ಕುಂಜರಗಮನೆ: ಮದವತ್ಯುಂಜರಗಾಮಿಸಿ 

೬ ೬೬ ಕೊಯ್ದಳೊಸೆದು ಪೊಸಮಲ್ಲಿಗೆಯಂ (ಪುಷ್ಪಪು. ೮-೮೩). 
[ಸಂ. ಕುಂಜರಗಾಮಿನೀ) 

ಕುಂಜರಘಟಾವಳಿ (ನಾ). ಆನೆಯ ಸಮೂಹ; ಗಜಸೈನ್ಯದ 
ಸಾಲು: ಕೆಲಬಲದಲ್ಲಿ ಕುಂಜರಘಟಾನಳಿಯಶ್ವಬಲಂ ... ಬರುತ್ತ 
ಮಿರೆ (ನಂಬಿಕ. ೧೫-೧). 

[ಸೆಂ. ಕುಂಜರಘಟಾವಲಿ (ಕುಂಜರ * ಘಟಾ * ಆವಲಿ)] 

ಕುಂಜರಾರಾತಿ (ನಾ). ಜ ಕುಂಜರಾರಿ : ಪಂಜರವಿಮುಕ್ತಕುಂಜರಾರಾತಿ 
ಯಂತೆ (ಪುಪ್ಪಪು. ೪-೭೦ ವ). [ಕುಂಜರ + ಆರಾ] 

ಕುಂಜರಾರಿ (ನಾ). ೧. ಆನೆಯ ಶತ್ರು; ಸಿಂಹ: ಸಂಜೀವಕ 
ನೀನೆನಿತೆನಿತಂಜಿದೊಡಂ ಕುಂಜರಾರಿ ಕೊಲ್ಲದೆ ಮಾಣಂ (ಪಂಡತಂ. 
೧೬೬-೪). ೨. ಗಜಾಸುರನ ವೈರ ; ಶಿವ: ಕುಂಜರಾರಿಗಣ ಪ್ರಸಾದವ 
ನೆಂಜಲೆಂಜಲಿದೆಂದು ಸಾಪಕ್ತ ಂಜದೆಂಬಿರಿ (ಬಸಪು. ೫೬-೨೨). ೩. ಶರಭ. 

[ಕುಂಜರ * ಅರ್ಕಿ) 

ಕುಂಜರಾಶನ (ನಾ). ಅರಳಿಮರ; ಅಶ್ವತ್ಯವೃಕ್ಷ: (ಕಿ). ([ಸಂ.) 

ಕುಂಜರಾಸನ (ನಾ). [ಯೋಗ] ಎಂಭತ್ನಾಲ್ಕು ಯೋಗಾಸನ 
ಗಳಲ್ಲಿ ಒಂದು : ಯೋಗ ಯೋಗ್ಮಾಸನಗಳಲ್ಲಿ ... ಕುಂಜರಾಸನ,.. 
ಅರ್ಧಾಸನಾದಿಯೆಂಭತ್ಕಾ ಲ್ಯಾ ಸನಭೇದಗಳೆಂದು (ವಿವೇಕ. ೧೪೯). 

[ಕುಂಜರ ೬ ಆಸನ] 

ಕುಂಜಲ (ನಾ). ಹುಳಿಗಂಜಿ; ಅಂಬಲಿ: (ಕಿ). [ಸಂ.] 

ಕುಂಜವನ (ನಾ). ಬಳ್ಳಿ ಮಂಟಪಗಳ ತೋಟ : ಉದ್ಯಾನದ ಮಧ್ಯೆ 
ಕುಂಜವನವಿತ್ತು. ಅಲ್ಲಿಯೇ . . . ಚಿಕ್ಕದೊಂದು ಕೊಳವಿತ್ತು 
(ಆಶ್ರಮ. ೭೩). [ಕುಂಜ *- ವನ] 

ಕುಂಜಿ, "ಕುಂಚ್ಕಿ' ನೋ. 


40 ಕುಂಜ್ಕಿ (ನಾ). ಒಂದು ಮೂಲಿಕೆ: *ನಿಕುಂಜಿಕಾ-ಕುಂಜಿ” 


45 


(ಓಷಧಿ. ಆ೭). (2) 
ಕುಂಜ, (ನಾ). ಮಗು; ಶಿಶು: ಅಸುರ ತನ್ನ ಸುತನ ಕೊಲ್ಲಿಸ 
ಬೇಕೆಂದಾಗ ಅಟ್ಟ ಆಡವಿಯೊಳ್‌ ವಿಷವನಿಟ್ಟು ಭೋಜನಂಗಳ್‌ ಮಾಡಿ 
ಹರಿಯ ಸ್ಮರಣೆ ಮಾಡುತಲೇ ಕುಂಜಿ ತಿಳಿದ ಜಟ್ಟ ಹಾಂಗೆ 
(ಪುರಂದ. ೪-೭-೨). 
[ದೇ.1 ತಮಿ, ಕುಣಿ; ಮಲ, ಕುನ್ನು ; ತುಳು. ಕೀಇಸ್ತಿ ; ಕುಇಗ್ಲಿ] 


ಕುಂಜಿಗೆ 


ಕುಂಜಿಗೆ (ನಾ). ಒಂದು ಮೂಲಿಕೆ: * ಮೂಖ್ಯ - ಕುಂಜಿಗೆ ? 
(ಓಷಧಿ. ೧೧). [1] 

ಕುಂಜು (ಕ್ರಿ). ನೆಗೆ; ಜಿಗಿ; ಹಾರು; ಕುಣಿ: (ಡತುನಿ. ಕಿ. 1, ೭೬); 
ಎಜಗದರಾತಿ ಭೂಭುಜರ್ಗೆ ವಿಷ್ಣು ನೃಪಾಳನ ಸೂನು ಮೇಘದಿಂ ಪೊಣ 
ಮಡದಟ್ಟ ಪೊಯ್ವ ಸಿಡಿಲ್‌ ... ಉರ್ವ್ವಿದ ಕೋಪದೆ ಕುಂಜಿ ಕಂಬದಿಂ 
ಫೊಆಮಡೆಬಾ ನೃಸಿಂಹನೆನಿಪಂ ನರಸಿಂಹ ನೃಸಂ ಪ್ರತಾಪದಿಂ 
(Mau. XV, ೨೧೬-೩೩ ; 1202). [?.1 ತಮಿ. ಕುನಿ) 

ಕುಂಜೋಪಾಂತ (ನಾ). ಹೊದರಿನ ಅಂಚು, ದಂಡೆ, 
—ಸಮಾಪ: ಧನದ ನಗಂ ತನಗಟ್ಟಿದೊಡೆ ರಾಯಭಾರಿತನಂ ಬಂದಂತಿ 
ರ್ಪುವಿದಆ ಕುಂಜೋಪಾಂತಂ ಥಳಥಳಿಸಿ ಬೆಳಗೆ ಕುಳಿಶಾಶ್ಮಂಗಳ್‌ 
(ಶಾಂತಿು. ೨-೧೧೫). [ಕುಂಜ + ಉಪಾಂತ] 

ಕುಂಟಿ, (ನಾ). ಕಾಲು ಊನವಾದವನು; ಒಂದೇ ಕಾಲುಳ್ಳವನು: 
* ಎಕಾಂಭ್ರಯೆನೆ ಕುಂಟನಕ್ಕು* (ಮಂಗರಾ. ೧೧೫-೩) ; ಕುರುಡರುಮಂ 
ಕುಂಟರುಮಂ ತಿರಿಕರುಮಂ ಕಂಡೊಡೆ (ಧರ್ಮಾಮೃ. ೯-೫೫); ಕಾಲಿ 
ರ್ದೊಡೆ ಕುಂಟರಪ್ಪರೆ (ಸೋಮೇಶ್‌. ೫೩); ಪವಣ್ಣೆ ನಿಮಿರ್ದರ್‌ 
ಗುಜ್ಜರ್ಕರಂ ಕುಂಟರಪ್ಪವರ್ಗಂ ಕೆಟ್ಟುವು ಕುಂಟು (ಬಂಹರಿ, ೯-೨೫) ; 
ಕಾಲಿಂ ಕುಂಟಿಂ, ಕಯ್ಕಿಂ ಮೋಟಂ (ಶಬ್ದಾನು. ೨೧೦ ಪ್ರಯೋ); 
ಕುಂಟನಿಗೆ ಎಂಟು ಚೇಷ್ಟೆ ಕುರುಡನಿಗೆ ನಾನಾ ಚೇಷ್ಟೆ (ಗಾದೆ). 

[ಕುಂಟ್ಯು (ಆ ಕೂಂಟ್ಯು) +-ಅ,] 

ಕುಂಟ, (ಗು). ೧. ದಡ್ಡ; ಮಂದ. ೨. ಅಶಕ್ತ : “ಕುಂಠ- ಕುಂಟಿ” 
(ಶಬ್ದಾನು. ೧೪೨ ಪ್ರಯೋ)."ಕುಂಟಿದೇವತೆ? ಪರಾ.೩. ಸರಿಯಾಗಿ ನಡೆ 
ಯದ ; ಅಸಮರ್ಪಕ. "ಕುಂಟಚಾಕರಿ' ಪರಾ. [ಆ ಸಂ. ಕುಂಠ] 

ಕುಂಟಿಂಪಿಲ್ಲಿ "ಕೂಂಟ್ಟು' ಪರಾ. 

ಶುಂಟಿಗೆ "ಕುಂಟಿಗ? ನೋ. 

ಕುಂಟಗೆಣಸು (ನಾ). ಒಂದು ಜಾತಿಯ ಗೆಣಸು: ಕುಂಟಗೆಣಸು, 
ಹೆಗ್ಗೆಣಸು (ಮೈ ಗ, ೩೧-೫೯೪). [ಆ ಕುಂಟ್ಕು * ಗೆಣಸು (ಆ ಗೆಟಿಸು)] 

ಕುಂಟಿಚಾಕೆರಿ (ನಾ). ಸರಿಯಾಗಿ ನಡೆಯದ ಕೆಲಸ; ನಡು ನಡುವೆ 
ನಿಂತು ಹೋಗುವ ಚಾಕರಿ: ಅವಳೂ ಈ ಕುಂಟಿ ಚಾಕರಿಯಲ್ಲಿ 
ಕೊಳೆ ಬೀಳುವುದಕ್ಕಿಂತ ಬಂದ ಸಂಧಿಯನ್ನು ಬಿಡಬಾರದೆಂದೇ ನಿರ್ಧರಿಸಿ 
ದಳು (ದಾಸಹು. ೩೨). [ಕುಂಟಿ * ಚಾಕರಿ) 

ಕುಂಟಿಜವಾಬು (ನಾ). ೧. ಸುಳ್ಳು ಉತ್ತರ; ಸಮರ್ಪಕವಲ್ಲದ 
ಜವಾಬು, ವಿವರಣೆ: ಅತನು ನಿನ್ನೆ ಕೆಲಸಕ್ಕೆ ಬಾರದುದಕ್ಕೆ ಏನೋ 
ಒಂದು ಕುಂಟಜವಾಬು ಹೇಳಿದ (ರೂಢಿ). "ಕುಂಟುನೆಪ' ಪರಾ. 
೨. ಮೊಟಕಾದ ಉತ್ತರ: ಹೆಚ್ಚು ಮಾತಾಡಿದರೆ ಸಿಕ್ಕಿ ಬೀಳಬಹು 
ದೆಂದು ಕುಂಟ ಜವಾಬು ಕೊಟ್ಟಿ (ರೂಢಿ). [ಕುಂಟ್ಯಿ * ಜವಾಬು] 

ಕುಂಟಣಗಿತ್ತಿ "ಕುಂಟಣಿಗಿತ್ತಿ' ನೋ. 

ಕುಂಟಿಣಿ, ಕುಂಟಲಿ, ಕುಂಟಣಿ, ಕುಂಠಣಿ, ಕೂಂಟಣಿ, ಕೂಟಣಿ 
(ನಾ).೧.(ವ್ಯಭಿಚಾರಕ್ಕಾಗಿ)ಗಂಡು ಹೆಣ್ಣುಗಳನ್ನು ಹೊಂದಿಸುವ 
ದಾಸಿ; ತಲೆಹಿಡುಕ: “ಶಂಫಳಿ ಕುಟ್ಟನಿಯೆನಲ್ಸಿ ಕುಂಟಣಿಗೆ ನಾಮ 
ಮಕ್ಕುಂ (ಮಂಗರಾ, ೯೦-೪), *ನಿರುತಂ ದೂದವಿ ಕುಂಬಣಿಕರ 
ಮಕ್ಕಭಿಸಾರಿಕಾಭಿದಾನದಿನೆಂದುಂ” (ಕವಿಕಂ. ೧೬೭); ಓರ್ವಳ್‌ ಕುಂಟಣಿ 
ಯುಪರೋಧಕ್ಕೆ ಪಿರಿದೀವ ಮುದುಪನನುಲಟಾ ಯಲಂಜಿ ತನ್ನ ಬೇಸಅಂ 
ತನ್ನ ಸಬ್ಬವದಾಕೆಗಿಂತೆಂದಳ" (ಪಂಸಭಾ. ೪-೯೯ ವ) ; ಮಾತನಜೀಯದ 
ಸೂಳೆ ಕುಂಟಿಣಿಯಂ ಬೈದಳೆಂಬನಾಣ್ಣುಡಿಯಂತೆ( ಧರ್ಮಾಮೃ.೯-೧೩೨); 


ಕರೆಯದೆ ಕಾಡಿ ಕುಂಟಿಣಿಸುವ ಕುಂಟಣಿಯಂ ನೊಣ ಗಚ್ಚಿತಿಂಗೆ(ಲೀಲಾವ. |45 


೨-೧೦೬) ; ಜಗವು ಕುಂಟಿಣಿಯಿಂದ ಕೆಡುಗು (ಸರ್ವಜ್ಞ. ೧೪೫೬). 


೧೮೭೮ 


30 


KS 
o 


ಕುಂಟಿಜೆಗಿತ್ತಿ 


೨. ಕುಂಟಿಣಿಯ ಕೆಲಸ ಮಾಡುವವನು; ತಲೆಹಿಡುಕ: 
ಧವಳಾರೆದೊಳಗೊ ಬ್ಬ ಸೂಳೆ ನೋಡಯ್ಯ ,.. ಕರುಳಿಲ್ಲದಾತ 
ಕುಂಟಿಣಿಯಾದ ನೋಡಯ್ಯ (ಅವಡಂ. ೯೯-೪೪೫); ಹರಿಗೆ ಕೆಂಪಿನ 
ರುಗೆ ಸುರಾಂಗನೆಯರಿಗೆ ಸುಭಟವ್ರಜಕೆ ಕುಂಟಣಿ (ಕುವ್ಯಾಭೀ. ೪-೭). 
೩. ಕುಂಟಣಿಯ ಕೆಲಸ; ತಲೆಹಿಡುಕತನ: ಶಿವಲಿಂಗಂ ಜಂಗಮ 
ರೂಪಂ ಕೈಕೊಂಡು ನಂಬಿಯಣ್ಣಂಗೆ ಕುಂಟಿ [ಪಾಠಾಂ. ಠ]ಣಿಯಂ 
ನಡೆಯಲೆಂದು (ನಂಬಿರ. ೧-೯೫); ನಂಬಿ ಕೆಳೆ ಬಲ್ಲಳನೆ 
ಕುಂಟಿ[ಪಾಠಾಂ. ಠ]ಣಿ ಸಾಂಬ ನಿಮ್ಮಂ ನಗಿಸುವಂ ಕಲಿಯೆಂಬನು 
(ಬಸಪು. ೯-೪೧); ಬಳೆದೊಡಿಪ ಕುಂಟಣಿಯ ನಡೆಯಿಸುವ ಮುದಿವೆಣ್ಗಳು 
(ಚೆಬಪು. ೪೬-೪೨). ಕುಂಟಲಿ: ೧. ಅವಳು ಕುಂಟಲಿಯ ಕಾರ್ಯ 
ವನ್ನು ಚೆನ್ನಾಗಿ ನೆರವೇರಿಸುತ್ತಹೋದಂತೆ ವೇತನವು ಹೆಚ್ಚಾಗುತ್ತಿತ್ತು 
(ಸ್ಕೂಲಮಿ. ೩೭); ತುಂಟಿಸವತಿಯ ಸೊಂಟ ಮುರಿಹೊಡೆದ ... ಕುಂಟಿ 
ಲಿಯರೆ ಹಾದಿಯನು ಕಡಿದ (ಶರೀಫ. ೫೦-೫೦). ಕುಂಟಣಿ: 
೧. ಗೊರತಿಯ ಕಂತಿಯ ಕುಂಟಿಣಿಯರ ... ಮುಂದಂ ನುಡಿಯ 
ಲೀಯಲಾಗದು ವಧುವಂ (ಮದತಿ. ೮-೨೬); ತನುವ ನೋಯ್ಲೊಡದಿ 
ಕೆನುತಾಗ ಮುದಿ ಕುಂಟಣಿಯು ಬೋಧಿಸಿದಳಾತ್ಮಭವೆಗೆ (ವೆಂಕಾರಾ. 
೫-೬-೫೦). ೨. ಬಾಣನ ಬಾಗಿಲ ಕಾಯ್ದವನ ನಂಬಿಗೆ ಕುಂಟಿಣಿಯಾದ 
ವನ (ಬಸವ. ೫೦೩) ; ಶಿವನ ಕುಂ ಟಣಿಯ ಬಾಚರಸ ಬಾರೆಂದು 
(ರಾಘಚ. ೧೫-೯೨). ಕುಂಠಣಿ: ೧. *ಕುಂಠಣಿ, ಶಂಫಲಿ ಈ ೨ 
ಕುಂಠಣಿ? (ನಾಚಿರಾ. ೧೧೭) ; ತನ್ನ ಅಭಿಮಾನಕ್ಕೆ ತಾನೇ ಕುಂಠಣಿಯಹ 
ಬಿನ್ನಣವ ಕೇಳಿ (ಗುರುಬೋ. ೧೧೬). ೨. ಸಂಕಲೆ ಪರವೆಯರಿಗೆ ಶುಂಠಣಿ 
ಯಾದ ಹರನೆ (ಲಶಿಚಿಂ. ೩೫-೨೩). ಕೂಂಟಣಿ: ೧.“ ಕುಟ್ಟಸೀ, ಶಂಫಳೀ, 
ಚುಂಡೀ- ಈ ೩ ಕೂಂಟಣಿ? (ಹಲಾಯು. ೮೧-೩೩೮). ಕೂಟಣಿ : (3). 
ಕುಂಟಣಿಮಾಡು - ಕುಂಟಣಿಯಾಗಿ ನಿಯಮಿಸು: ಡೇನನಂ ತನಗೆ 
ಕುಂಟಣಿಮಾಡಿ. . .ತೋಜುವಂತೆ (ನಂಬಿರ. ೨-೭). [ಆ ಸಂ. ಕುಟ್ಟನೀ] 
ಕುಂಟಿಣಿಕೆ (ನಾ). ಕುಂಟುವಿಕೆ; ನೆಗೆಯುವಿಕೆ; ಕುಪ್ಪಳಿಸುವಿಕೆ. 
ಕುಂಟಣಿಕೆಯಾಟ - ಕುಂಟ, ಕುಪ್ಪಳಿಸಿ ಆಡುವ ಒಂದು ಆಟ; 
ಕುಂಟಾಟ : (ಕಿ). [ಕುಂಟು +?) 
ಕುಂಟಿಣಿಗ, ಕುಂಟಲಿಗ (ನಾ). - ಕುಂಟಣಿ ೨: ಕುಂಟಣಿಗನೊಡ 
ನಂಡಲಿದು ಬೇಡೆನಲು (ಬಸಪು. ೪೦-೨೫) ; ಕುಪಿತ'ಮಾನಸನ ಖೂಳನ 
ಕುಂಟಣಿಗನ ಮಹ ಕಪಟಜೀವಿಯ ... ಸತತ ಕೃಪೆಮಾಡಿ ಸಲಹೆನ್ನನು 
(ಪ್ರಭುಪು. ೯-೧೧೩). ಕುಂಬಿಲಿಗೆ: ನಮಗೆ ಲೋಕವೆಲ್ಲವು ಮುನಿಯದೆ 
ಬಿಡದು ಎಂದು ಆ ಕುಂಟಿಲಿಗರು ಚಿಂತಿಪರು (ಬಿಜ್ಜರಾ. ೬-೪); 
ಶಾಸ್ತ್ರಿಯೂ ., . ಲೀಲಾವತಿಯೂ ಈ ವಿಷಯದಲ್ಲಿ ಕುಂಟಿಲಿಗರಾಗಿ 
ಕೆಲಸಮಾಡಿದರು (ಮೋಹಬ. ೪೭೨). [ಕುಂಟಣಿ + -ಇಗ] 
| ಕುಂಟಿಣಿಗಾತಿ (ನಾ). - ಕುಂಟಣಿ ೧: ಕುಂಟಣಿಗಾತಿಯರು ಪೇಳಿರುವ 
ಸಂಕೇತಮಂಟಪಂಗಳಿಗೆ ವಂಟಿವಂಟಿಯಾಗಿ ಬಂದು(ಸೌಗಂಧಿ.೧೮೬-೧೫). 
[ಕುಂಟಣಿ * -ಗಾರ (ಆ. -ಕಾಅ) * -ತ್ಮಿ(< -ಇತ್ತಿ)) 
ಕುಂಟಿಣಿಗಿತ್ತಿ, ಕುಂಟಣಗಿತ್ತಿ, ಕುಂಟಲಗಿತ್ತಿ, ಕುಂಹಿಣಿಗಿತ್ತಿ 
(ನಾ). ಎ ಕುಂಟಣಿ ೧: (8). ಕುಂಟಣಗಿತ್ತಿ : “ಕುಟ್ಟಿನಿ-ಕುಂಟಣ 
ಗಿತ್ತಿಗೆ (ಗಂಗಾಮ. ೮೯); ವೈಕುಂಠಕ್ಕೆ ಹೋದರೂ ಕುಂಟಣಗಿತ್ತಿಯ 
ಉಪದ್ರ ತಪ್ಪಲಿಲ್ಲ (ಗಾದೆ). ಕುಂಟಿಲಗಿತ್ತಿ : ಒಬ್ಬ ಕುಂಟಲಗಿತ್ತಿಯ 
ಮುಖಾಂತರ ತಿಳಿದುಕೊಂಡು (ಮೇದಿಮ. ೪೬); ನೀನು ಕುಂಟಲಗಿತ್ತಿ 
ಯೆಂಬುದು ಮಾತ್ರ ಗೊತ್ತಿರಲಿಲ್ಲ (ಎಡಹೆ. ೬೬). ಕುಂಟಿಣಿಗಿಕ್ತಿ : 
ಪುರಾಣವ ಹೇಳುವರೆಲ್ಲ ಕುಂಓಣಿಗಿತ್ತಿಯ ಮಕ್ಕಳು (ವಚಶಾ. 1, ೩೬೦). 
[ಕುಂಟಣಿಗ-- - ಇತ್ತಿ) 


ಕುಂಟಿಣೆಗೆಯ್‌ 


ಕುಂಟಣಿಗೆಯ್‌ (ಕ್ರಿ). ಕುಂಟಿಣಿಯ ಕೆಲಸಮಾಡು; ಗಂಡು 
ಹೆಣ್ಣುಗಳನ್ನು ಹೊಂದಿಸುವುದಕ್ಕಾಗಿ ದೌತ್ಯ ನಡೆಸು: ಆಯ್ಯ 
ಗಳಾಟವೆ ಕುಂಟಣಿಗೆಯ್ವುದಿದಯ್ಯಗಳಿರವೇ ಬಾಗಿಲ್ದಾಯ್ವುದು 
(ಉದ್ಭದೇ. ೫-೩೨). [ಕುಂಟಣಿ + ಕೆಯ್‌,] 

ಕುಂಟಿಣಿತನ, ಕುಂಠಣಿತನ(ನಾ).-ಕುಂಟಿಣಿ ೩: ತರಳನಿನಗೆ ಚೆಲ್ವಪರ 
ವೆಯ ತಂದೀವ ಪಿರಿದು ಕುಂಟಣಿತನವನು ಮಾಳ್ಪ ಇರನೆಮಗಲ್ಲದಿನ್ನಾರಿಗೆ 
ಸಲ್ಪದು (ತ್ರಿಭುತಿ. ೧೨-೧೪) ; ರತ್ನಾಜಿಯ ಮನೋರಥದ ಸಫಲತೆಗೆ 
ಕುಂಟಿಣಿತನದ ವಿದ್ಕಾಪರಿಣತೆ ಸೆಂಗಿಯ ಸಹಾಯವೂ ಕುಟಿಲ ದೇವತೆಗಳ 
ಕುತಂತ್ರವೂ ಅವಶ್ಯವಾಗುತ್ತದೆ (ನಂಜುಂಡ. ೫೯). ಕುಂಠಣಿತನ: ಹಡ 
ಪವ ಹಿಡಿದು ಕುಂಠಣಿತನವ ನಡಸಿ (ಗುರುಬೋ. ೭೪).[ಕುಂಟಿಣಿ + -ತನ] 

ಕುಂಟಿಣಿದೊಟ್ಟು, ಕೂಂಟಣಿದೊಟ್ಟು (ನಾ). - ಕುಂಟಣಿ ೧: 
ಪೂತಿಗಂಧಿಯೆಂಬ ಕಿಸುಕುಳಂ ನಾರ್ಪ ಕುಂಟಣಿದೊಲ್ತಾಗಿ ಪುಟ್ಟಿದಳ್‌ 
[ಸಾಕಾಂ. ಕಿಸುಗುಳಿಮಂ ನಾರ್ಪ ಕೂಂಟಣಿದೊಟ್ಲಾದಳ್‌] (ಜೀವಸಂ. 
೪-೨೬ ವ). ಕೂಂಟಿಣಿದೊಯ್ತು : ಕೂಂಟಣಿದೊಲಕ್ಕೆ ಕೂರಿಸಿದ 
ಕಾದಲನಂ ಬಿಸುಡೆಂದು ಕೀಜಕಿ ಬಾಯುಂಟಿನಗೆಂದು ಬಗ್ಗಿಸುವೆ 
(ಮಲ್ಲಿಪು, ೭-೬೪). [ಕುಂಟಣಿ + ತೊಟ್ಟು] 

ಕುಂಟಿಣಿನಡೆ (ಕ್ರಿ). ಕುಂಟಣಿಯ ಕೆಲಸಮಾಡು ; ತಲೆಹಿಡುಕ 
ನಾಗು: ಮನಮೊಸೆದು ಕುಂಟಿಣಿನಡೆದನಿಂದುಧರನೆಂಬ ನುಡಿಯೊಡನೆ 
(ಕಲಿಕಾ. ೩೦೦-೧೨). [ಕುಂಟಣಿ + ನಡೆ] 

ಕುಂಟಿಣಿಮನೆ "ಕುಂಟಣಿವನೆ' ನೋ. 

ಕುಂಟಿಣಿಮಾತು "ಕುಂಟಣಿವಾತು' ನೋ. 

ಕುಂಟಣಿವದಿರ್‌ (ನಾ). ಕುಂಟಿಣಿಯ ಮಾತಿನಲ್ಲಿರುವ ದ್ವಂದ್ವಾರ್ಥ, 
— ಶ್ಲೇಷೆ: ಬಡತನವೆಂಬುದು ಸತಿಯರ ನಡುವಿನೊಳ್‌.. . ಕೋಳ್ನುಡಿ 
ಕುಂಟಿಣಿವದಿಕೊ[ಪಾಕಾಂ. ಲೊ]ಳಲ್ಲದಿಲ್ಲಾ ನಾಡೊಳ್‌ (ಧರ್ಮಪ.೧-೩೭). 

[ಕುಂಟಣಿ + ಪದಿರ್‌'] 

ಕುಂಟಿಣಿವನೆ, ಕುಂಟಣಿಮನೆ (ನಾ). ಕುಂಟಲಗಿತ್ತಿಯ ಮನೆ: 
*ತಾಹೆಯೆಂದುಂ ತಾಪೆಯೆಂದುಂ ಕುಂಟಿಣಿವನೆ? (ಕಶಸಾ. ೨೫-೫೧೬). 
ಕುಂಟಿಣಿಮನೆ: (8). [ಕುಂಟಣಿ * ಮನೆ] 

ಕುಂಟಿಣಿವಾತು, ಕುಂಟಣಿಮಾತು (ನಾ). ಕುಂಟಣಿಯ ಮಾತು; 
ತಲೆಹಿಡುಕತನದ ಮಾತು: ಕಡೆಗಣ" ಕುಂಟಣಿವಾತು ದೂದವಿ 
ಮನಂ ತಾಯ್ತಂದೆ ಬಲ್ಲೆಯ್ತ ಮೊಳ್ಳೊಡವಂದಂ (ಲೀಲಾವ. ೨-೯೬). 
ಕುಂಟಿಣಿಮಾತು : ಕಲವಿಂಕನ ಕುಂಟಣಿಮಾತುಗಳಿಗೆ ಕೋಪ 
ಗೊಂಡಂತೆ (ಸೌಗಂಧಿ. ೧೯೧-೫), [ಕುಂಟಣಿ + ಮಾತು] 

ಕುಂಬಣಿನಿದ್ಯೆ (ನಾ). ಕುಂಟಲಗಿತ್ತಿಯ ವಿದ್ಯೆ; ತಲೆಹಿಡುಕ ವಿದ್ಯ: 
ಕುಂಟಣಿವಿದ್ಯೆಯಲ್ಲಿ ಪಾರಂಗತಳಾದ ಆ ಹೆಣ್ನು (ನಂಜುಂಡ. ೭೫). 

[ಕುಂಟಣಿ + ನಿದೆ] 

ಕುಂಟಣಿವೋಗು (ಕ್ರಿ). ಎ ಕುಂಟಣಿ ನಡೆ: ನಂಬಿಗೆ ಕುಂಟಣಿವೋದ 
[ಪಾಠಕಾಂ. ಯಾದ]ಪರಿಗಳಂ ನಂಬಿಗೆ ಸೂಟ ಯನಿತ್ತ ಪರಿಗಳಂ 
(ಭೃಂಗೀರ. ೧೪-೧೪). [ಕುಂಟಣಿ + ಫಪೋಗು] 
ಕುಂಟದೇವತೆ ಸೇರಿ ಮನೆಯವರ್ಗಾಪನೆನ್ನದೆ ಸೂನು ತೀರಿದೆಡೆ 
(ಬಸಪು. ೪೮-೧೮). [ಕುಂಟ + ದೇವತೆ) 

ಕುಂಟಿನಹುಣ್ಣು (ನಾ). ಒಂದು ಬಗೆಯ ಹುಣ್ಣು, ವ್ರಣ: ಅವನ 
ಮೊಣಕಾಲಿನ ರೋಮಮಯವನಾದ ಮಾಂಸಖಂಡದಲ್ಲಿ ಒಂದು ಕುಂಟನ 


೧೮೭೯ 


ಕುಂಟಿ 


ಕುಂಟಿನೇರಳೆ, ಕುಂಟುನೇರಳೆ (ನಾ). ನೇರಳೆಯಲ್ಲಿ ಒಂದು 
ಜಾತಿ: (8). ಕುಂಟುನೇರಳೆ: ಕುಂಟುನೇರಳೆ, ಗುಡ್ಡನೇರಳೆ 
(ಮೈಔಗಿ, ೩೩-೬೩೫), [ಲ ಕುಂಟ್ಕು + ನೇರಳೆ (೮ ನೇಜರಲೆ)] 
ಕುಂಟಿಮುರುವ (ನಾ). ಕುಂಟಿ; ಅಂಗಹೀನ : ಕಾಲಿದ್ದವರು ಕಾಶಿಗೆ 
ಹೋದರೆ ನೀನೆಲ್ಲಿ ಹೋದೀ ಕುಂಟಮುರುವ? (ಗಾದೆ). 
[ಕುಂಟ * ಮುರುವ (ಆ ಮುಜುವ)) 
ಕುಂಟಿಲ (ಗು). ಕುಂಟುವ ; ಕುಂಟಾದ: ಕುಂಟಲ ಎತ್ತೊಂದು ಓಡಿ 
ಹೋಗಿ ಗಿಯಾಸ, ಬೇಗಂಗಿಯಾಸರ ಪ್ರಾಣರಕ್ಷಣೆ ಮಾಡಿತು 
(ನೂರಜ. ೫). [ಕುಂಟ + ಅಲ್ಯ (ಆ -ಅಲ್ಯು)] 
ಕುಂಟಿಲಗಿತ್ತಿ "ಕುಂಟಣಿಗಿತ್ತಿ' ನೋ. 
ಕುಂಟಿಲತನ (ನಾ). ಕುಂಟಣಿಯ ಕೆಲಸ: (ಕ). 
[ಕುಂಟಲ್ಯ (ಆ ಕುಂಟಣಿ) + -ತನ] 
ಕುಂಬೆಲಪಿ "ಕುಂಟಿಹಲಪಿ? ನೋ. 
ಕುಂಟಿಲಿ "ಕುಂಟಿಣಿ' ನೋ. 
ಕುಂಟಲಿಗೆ "ಕುಂಟಣಿಗ' ನೋ. 


4 


| ಕುಂಟಿವೆರಲ್‌ (ನಾ). ಮೊಂಡಾದ ಬೆರಳು; ಮುರುಓದ ಬೆರಲು : 


20 


25 


90 


ಹುಣ್ಣು ಇದ್ದು, ಅದಕ್ಕೆ ಇದ್ದಲನ್ನು ತೇದು ತಯಾರುಮಾಡಿದ ಕರಿಯ | 48 


ಮದ್ದು ಬಳಿದಿತ್ತು (ಕಾನೂರು. ೫೦೩). [ಕುಂಟ 4 ಹುಣ್ಣು (ಆ ಪುಣ್‌)) 


55 
ಕುಂಟಿದೇವತೆ (ನಾ). ದುರ್ಬಲವಾದದೇವತೆ; ಕ್ಪುದ್ರದೇವತೆ : |49 


ಮತ್ತೊರ್ವಂ ಕುಂಟವೆರಲಾತಂ ತನ್ವ ಬೆರಲುಂ ಸಯ್ತಾದೊಡೆ ಕೃತಾಂಜಲಿ 
ಯಾದಂ (ಚಾವಂಪಘು. ೧೦೮-೧೦). [ಕುಂಟ್ಮ + ಬೆರಲ್‌] 

ಕುಂಟಿಸುದ್ಧಿ (ನಾ). ಸುಳ್ಳು ಸಮಾಚಾರ; ಜೊಳ್ಳುಸುದ್ದಿ : ನೆಂಟ 
ರಿಸ್ಟರು ಬಂದು ಮನೆಮುಂದೆ ಕುಳಿತಿರಲು ಕುಂಟಸುಟ್ಟ ನೀನಾಡಿದ್ಯಲ್ಲೋ 
ಪ್ರಾಣಿ (ಪುರಂದ. ೧-೮೭-೩). [ಕುಂಟ್ಕ + ಸುದ್ದಿ] 

ಕುಂಟಿಹಲಪಿ, ಕುಂಟಲಪಿ (ನಾ). ಕುಂಟುತ್ತ ಕಲ್ಲಿನ ಬಿಲ್ಲೆ 
ಯನ್ನು ಕಾಲಿಂದ ಚಿಮ್ಮಿಕೊಂಡು ಹೋಗುವ ಒಂದು ಆಟ; 
ಕುಂಟಿಬಿಲ್ಲೆ ; ಕುಂಟಿಂಪಿಲ್ಲಿ : (ಕ). ಕುಂಬಿಲಪಿ: ಆ ಕುಂಬಲಪಿ 
ಯಾಟದ ಕುಣಿತ ಎಂಥದು! (ಕನಕೆ. ೯೫) ; ತಾನು ಹುಡುಗಿಯಾಗಿ 
ದ್ದಾಗ ಬಿಸಿಲುನೆಳಲಾಟ್ಕ ಕುಂಟಲಪಿ, ಕಣ್ಣುಮುಚ್ಚಾಲೆಯಾಟಗಳನ್ನು 
ಆಡಿದ್ದಳು (ಬರಹಾ. ೧೨೩); ಲಲಿತ ಗೌರಿ ಕುಂಟಿಲಪಿ ಆಡಿದರು 
(ಕಸಪು. ೧-೨೫). [ಕುಂಟಿ + ಹಲಸಿ (ಆ ಹಲಿಪೆ)) 

ಕುಂಟಿಳ (ನಾ). ಒಂದು ಬಗೆಯ ಮೂಲಿಕೆ: ಬಸಲೆಸೊಪ್ಪು, ತೊಂಡೆ 
ಸೊಪ್ಪು, ಕುಂಬಳದ ಸೊಪ್ಪು (ವಿವೈವಿ. ೧೪೫). [2] 

ಕುಂಟಾಟ (ನಾ). ೧. ಕುಂಟುತ್ತ ಮುಟ್ಟುವ ಆಟ; ಕುಂಟು 
ಮುಟ್ಟಾಟಿ: ಹುಡುಗರು ಸಂಜೆಯಹೊತ್ತು ಕುಂಟಾಟವಾಡುತ್ತಾರೆ 
(ರೂಢಿ). ೨.(ಆಲಂ) ಶಿಥಿಲತೆ; ಆಲಸ್ಯ; ದುರ್ಬಲತೆ : ಮನಸ್ಸಿನ ಹರಿ 
ದಾಟಿ, ಪ್ರಾಣದ ಎಳೆ ದಾಟ, ಶರೀರದ ಕುಂಟಾಟ ಇವುಗಳನ್ನು ಸೂಕ್ಷ್ಮವಾಗಿ 
»..ನೋಡುತ್ತಿರಬೇಕು (ಬಾಳಬ. ೨೧). [ಕುಂಟು( £ಕೂಂಟು,)+ ಆಟ] 

ಕುಂಟಿ, ಕೂಂಟ (ನಾ). ಕಾಲು ಊನವಾದವಳು ; ಹೆಳವಿ : ನಿನ್ನ 
ತಂಗೆವಿರ್‌ ಕುಂಟಿಯುಂ ಕುರುಡಿಯುಂ ಕಿವುಡಿಯುಂ (ಶಾಂತೀಶ್ವ. 
೮-೧೩೧ ವ); ಕುರುಡಿ ಕುಂಟ ಕುಣಿ ಕೊನೆ ಕುಭಾಷಿಣಿಯಾಗಿ 
ಪುಟ್ಟುಗುಂ (ಪಸಾರ. ೬೦೪-೧೯). ಕೂಂಟಿ; ತನ್ಮಿಥುನಕ್ಕೆ 
ಪುಟ್ಟ ದರೊರ್ಕಣ್ಣುರುಡಿಯುಂ ಪೊರಂಡಿಯುಂ ಕೂಂಟಯುಂಪೆಲವೆಯುಂ 
ಕುಷ್ಮಿನಿಯುಂ ಕುಚ್ಚೆಯಮಪ್ಪ ಮಗಳ್ಹಿರಣುವರ್‌ (ಶಾಂತಿಪು. ೪-೬೬ವ). 

[ಕುಂಟಿ * -ಣ್ಯ) 

ಕುಂಟಿ "ಕುಂಟ್ಮಿ? ನೋ. 

ಕುಂಟ (ನಾ). ಜುಟ್ಟು ; ಶಿಖೆ (2) : ಭುತನಹಳ್ಳಿಯಿಂದೆ ಹಜಾಮರು 
ವಾಲಗಕ್ಕೆ ಮಲ್ಲಿಗೆ ಹೂವು ಮುಡಿಸಿ ಮತ್ತು ತಂಮ ಕುಂಟಗೆ ಸುತ್ತಿಕೊಂಡು 
. «. ವಾಲಗಾ ಮಾಡುತ್ತಿರಲು (ಎಕ. 1x, ಕಾನಕಾ. ೯೦-೪ ; 1700). [) 


ಕುಂಟಿ 


4 


ಗಿ೮೮೦ 


ಕುಂಟ, 


ಕುಂಟಿ (ನಾ). ಒಂದು ಊರಿನ ಹೆಸರು : ಕುಣ್ಣಿಯೊಳ್‌ ಕುಣಿವಂ[ಜಿ]] | ಕುಂಟುನೆಪ, ಕುಂಟುನೆವ (ನಾ). ತೋರಿಕೆಯ ನೆಪ; ಸಮರ್ಪಕ 


ಗೆಳದ್ಭುತ (Man. 201-1, ೫೧-೩ ; 1006). [?] 
ಕುಂಟಿಗ, ಕುಂಟಿಗ (ನಾ). ಒಂದು ಜಾತಿಯ ಸಸ್ಯ; ಕುಷಿಗ: (8). 
ಕುಂಟಿಗ: ಜುಟ್ಟುವೆಬಳ್ಳಿ . .. ಕುಂಟಿಗ (ಮೈಚಗಿ. ೬೦-೧೨೧೫). [?] 
ಕುಂಟಿಗೆ (ನಾ). *ಹಳ್ಳದಲ್ಲಿ ಹುಟ್ಟಿದ್ದು; ಸುಣ್ಣದ ಹರಳು” 
(ಸರ್ವಜ್ಞ-ಕೋಶ) ;:  ಅಟ್ಟಿರಾವಾಡಿಗನ ಸುಟ್ಟಹರು ಕುಂಟಗೆಯ 
ಹುಟ್ಟಯ ಮೂಗ ಹರಿದೆರೀ ಮೂರು ಭವಗೆ ಟ್ಟು ಕೂಡಿದರು 
(ಸರ್ವಜ್ಞ. ೨೧೬೨). [ಕುಂಟೆ + -ಇಗೆ?) 
ಕುಂಟಿಣಿ "ಕುಂಟಣಿ? ನೋ. 
ಕುಂಟಿಣಿಗಿತ್ತಿ "ಕುಂಟಣಿಗಿತ್ತಿ' ನೋ. 
ಕುಂಟಿತ (ಗು). ಎ ಕುಂಠಿತ: ಅಜ್ಞಾನ ದಾರಿದ್ರ್ಯ ಅನಾರೋಗ್ಯ 
ಗಳಿಂದ ಅದರ ಓಜಸ್ಸು ಕುಂಟಿತವಾಗುತ್ತದೆ (ಶಿಕ್ಷದ. ೧೮೫). 
[ಆ ಸಂ. ಕುಂಠಿತ) 
ಕುಂಟಿಸು, (ಕ್ರಿ). ೧. ಕುಂಟುವಂತೆ ಮಾಡು; ನೆಗೆಯು ವಂತ 
ಮಾಡು: ಅವನನ್ನು ಆಟದಲ್ಲಿ ಸೋಲಿಸಿ ಚೆನ್ನಾಗಿ ಕುಂಟಸಿದರು 
(ಕೂಢ). ೨. ಕುಗ್ಗಿಸು; ಮುರಿ; ಭಂಗಮಾಡು (?): ನಿನ್ನಪ್ಪ 
ಮುಂದೆಂದ ಭಾಷೆಯಂ ಕುಂಟಿಸಿದೆನು (ತುರಂಗ. ೭೪-೨೭). 
(ಕುಂಟು, (ಆ ಕೂಂಟ್ಮು) + -ಇಸ್ಕ್ಯು]) 
ಕುಂಟು "ಕೂಂಟು? ನೋ. 
ಕುಂಟ್ಮು "ಕೂಂಟ್ಮು? ನೋ. 
ಕುಂಟ್ಕು (ನಾ). (ಕರಾ). ಗಿಡ್ಡ; ಮೋಟ : ಎಕ್ಕೆಗಿಡ ಬಿಲ್ವಮರಕ್ಕಿಂತ 
ಕುಂಟು (ರೂಢಿ). [ಆ ಕುಲು] 
ಕುಂಬುಕಾಲು "ಕುಂಟುಗಾಲ್‌? ನೋ. 
ಕುಂಟುಗಾಲ್‌, ಕುಂಟುಕಾಲು, ಕುಂಟುಗಾಲು (ನಾ). ಕುಂಟುವ 
ಕಾಲು; ಊನವಾದ ಕಾಲು : ಕುಂಟುಗಾಲೊಡೆಡೋರಂತಿರೆ ಸೋರ್ವ 
ರಕ್ತಂ (ಧರ್ಮಾ ಮೃ. ೪-೭೪). ಕುಂಟುಕಾಲು : “ಶ್ರೋಣಃ - 
ಪಂಗುಃ. .. ಕಾಲಿಲ್ಲದ ಕುಂಟನ ಹೆಸರುಗಳು ; ಕುಂಟುಕಾಲುಳ್ಳ ವನು | 
(ಸಿದ್ಧಾಂತಿ. ೧೫೮). ಕುಂಟಿಗಾಲು : (8). 
[ಕುಂಟ್ಳು < ಕೂಂಟ್ಟು) + ಕಾಲ್‌] 
ಕುಂಟುಗಾಲ (ನಾ). ಕಾಲು ಕುಂಟಾದವನು : *ಖೋಡಃ ಖಂಜಃ 
ಈ ೨ ಕುಂಟುಗಾಲವನು? (ನಾಚಿರಾ, ೧೧೯); ಕುರಿಕಾಯೋನು 
ಕುಂಟುಗಾಲ (ಗಾದೆ); ಕುಂಟುಗಾಲನನ್ನು ನಂಬಿ ಪಯಣ ಮಾಡಿದ 
ಪಾಗೆ (ಗಾದೆ). [ಕುಂಟುಗಾಲ್‌ + -೪,] 
ಕುಂಟುಗಾಲು " ಕುಂಟುಗಾಲ್‌' ನೋ. 
ಕುಂಟುತನ (ನಾ). ಕುಂಟಾಗಿರುವಿಕೆ; ಕುಂಟು: ಅನಿಸಿದಷ್ಟು 
ಮಾತು ಎಣಿಸಿ ಹೇಳಲು ಬರದು ಬುದ್ಧಿಗಿದು ಎಂದಿಗೂ ಕುಂಟು 
ತನವು (ನನಲ್ಲ. ೧೬-೬೫). 
(ಕುಂಟ್ಟು (ಆ ಕೊಂಟ್ಟು) + -ತನ] 
ಕುಂಟುದನಿ (ನಾ). ತಡವರಿಸುವ ಧ್ವನಿ; ತೊದಲು : ಪಂಜರಬದ್ಧ 
ವಾದ ಪ್ರಾಣಿಯಂತೆಬೆಪ್ಪು ಬೆಪ್ಪಾಗಿ ಸುತ್ತಲೂ ನೋಡುತ್ತ, ಕುಂಟುದನಿ 
ಯಲ್ಲಿ ನಡೆದುದನ್ನೆ ಲ್ಲ ವಿವರಿಸಿದನು (ಪುನರು ೧೫೮). 
[ಕುಂಟು (ಆ ಕೊಂಟು,) + ದನಿ] 
ಕುಂಟುದಿಟ್ಟಿ (ನಾ). ತಡವರಿಸುವ ದೃಷ್ಟಿ; ಊನದೃಷ್ಟಿ : ಕಾಣಿಸಿತು 
ಕುಂಟುದಿಟ್ಟಿಯ ಗೂನುಗಣ್ಣಿಗದೊ ಗೆಂಜರೊಳ್‌ ಜ್ಯೋತಿ 
(ಶ್ರೀರಾಮಾ. ೧೨೩-೩೧೧). 
[ಕುಂಟ್ಕು (ಆ ಕೂಂಟ್ಮು) + ದಿಟ್ಟಿ] 


ಮಾ. 


ವಲ್ಲದ ಕಾರಣ: ಒಂದು ಕುಂಟುನೆಪ ಸಿಕ್ಕರೆ ಮತ್ತೆ ಬರಬಹುದು 

(ಮಹಾಗ. ೪೩); ಕೇವಲ "ಜ್ಞಾಪಕವಿಲ್ಲ'ವೆಂಬ ಒಂದು ಕುಂಟುನೆಪ 

ವನ್ನು ಮಾತ್ರೆ ತಂದೊಡ್ಡ ಬಾರದು (ಜೀವಾತ್ಮ. ೧೮೮); ಬಡಿದಾಟಕ್ಕೊಂದು 

ಕುಂಟುನೆಪ ಬೇಕಲ್ಲ? (ವಿದ್ಯಾರೆ. ೧೬೮). ಕುಂಟುನೆವ:. ಹಲವೆಂಟು 

ಕುಂಟುನೆವಗಳನ್ನು ಮುಂದೊಡ್ಡಿ ಅವನ ಸಹನಾಸ ತಪ್ಪಿಸಿಕೊಳ್ಳಲು 

ಯತ್ನಿಸುತ್ತಾನೆ (ನಿರೀಕ್ಷೆ, ೧೦೮). [ಕುಂಟ್ಯು (ಆ ಕೂಂಟ್ಕು) * ನೆಪ) 
ಕುಂಟುನೆವ "ಕುಂಟುನೆಪ' ನೋ. 

ಕುಂಟುನೇರಳೆ "ಕುಂಟನೇರಳೆ' ನೋ. 

10] ಕುಂಟುಪಂಕ್ತಿ, ಕುಂಟಿಹೆಂತಿ (ನಾ). ೧. (ದಸ್ತೈವಜು ಮೊದ 
ಲಾದುವುಗಳಲ್ಲಿ ಪಂಕ್ತಿಗಳ ನಡುವೆ) ಸೇರಿಸಿದ ಮಾತು; ನಡು 
ನಡುವೆಸೇರಿಸಿದ ಸಾಲು: “ಕುಂಟುಪಂಕ್ತಿ ಬರೆ? (170811೧೮. ಇಂಕನಿ). 
೨. (ಕರಾ) ಷರತ್ತು: ಆ ಪತ್ರದ ಕುಂಟುಪಂಕ್ತಿಯಿಂದಾಗಿ ವ್ಯಾಜ್ಯಕ್ಕೆ 
ಕಾರಣವಾಯಿತು (ರೂಢ). ಕುಂಟುಹಂತಿ: ೩. ಮೊಟಕು ಸಾಲು; 
ಸಣ್ಣಪಂಕ್ತಿ: ಇದರೊಳಗೆ ಹನ್ನೆರಡು ಮಾತ್ರೆಯ ಕುಂಟುಹಂತಿ 
ಯೊಂದಿದೆ (ನಾಡೋಜ. ೨೭೪). [ಕುಂಟ್ಕು (ಆ ಕೂಂಟ್ಯು) * ಪಂ] 

ಕುಂಟುಮದ್ದು (ನಾ). ನೆಪಕ್ಕೆ ಮಾತ್ರ ಕೊಡುವ ಔಷಧಿ; 
ನಿಷ್ಟ್ರಮೋಜಕ ಮದ್ದು: ಕುಂಟುಮದ್ದು ಕೊಡುವ ಬೂಟಾಟದವರಿಗೆಲ್ಲ 
ಔತಣ ಕೊಟ್ಟು ಬಂದಿರುವಿ (ಹುಚ್ಚಾಟ. ೯). 

[ಕುಂಟ್ಳು (ಆ ಕೂಂಟ್ಕು) * ಮದ್ದು)] 
ಕುಂಟುಹಂತಿ "ಕುಂಟುಪಂಕ್ತಿ' ನೋ. 

ಕುಂಟೆ, (ನಾ). ವ್ಯವಸಾಯದ ಒಂದು ಉಪಕರಣ: ಭೂಮಿಯ 
ಬೆದೆಯನಟಂದು ಎತ್ತು ಕುಂಟಿ ಕೂರಿಗೆ ನೊಗ... ಹೂಡಿ ಹೊಡೆದು 
ಹರಗಿ (ವಡಶಾ. 11, ೩೬) ; ನೊಗವು ನೇಗಿಲು ಕುಂಟಿ ಕೂರಿಗೆ ಶಕಟ 
ಜೊತ್ತಿಗೆ ಘಂಟಿ ಬಾಸಿಗ (ಸಂಭಪ. ೩೨-೩೩); ಕೋಲು ಕುಂಟಿಯ 
ಪೊತ್ತಡಿಲ್ಲಂ ಮೇಲೆ ಸಮಿಧೆಯ ತಂದೆಡಿಲ್ಲಂ (ಮದೇಪು. ೪-೨೮) ; ದೊಡ್ಡ 
ಕುಂಟಿಯಿಂದ ಚನ್ನಾಗಿ ಹರೆಗಿ (ಕೃಷಿಪ್ರ. ೧೫೫) ; ರೆಂಬೆ, ಕುಂಟೆ 
ಮೊದಲಾದ ಸಾಮಗ್ರಿಗಳನ್ನು ತೊಳೆದು ಪೂಜೆ ಮಾಡುತ್ತಾರೆ 
(ಕನ್ನಜಾ, ೧೭೮). "ಎಡೆಕುಂಟಿ', "ಹೆಗ್ಗುಂಟಿ? ಪರಾ. 

(ದೇ. ॥ ತಮಿ, ಕುಣ್ಚಿ ; ತೆಲು. ಗುಂಟ] 

ಕುಂಟೈ, ಕುಂಟ, ಕೂಂಟ್ಮ (ನಾ). ನೀರು ನಿಲ್ಲುವ ಕುಳ್ಳಿ ಗುಣಿ; 
ಕಟ್ಟಿ : *ಕುಂಟಿಯಲ್ಪಸರಸಿ ? (ಕಶರ. ೨೫); ಮೂಡು ಪುಣುಸೆಯ ಕುಣ್ಬೆ 
(ಸೌಇಇ. IX-i, 11ನೆಯ ಶತ); ಮನೆಭಾವಿ ಕುಂಟಿ 
ಬೆಟ್ಟುಯಿಂತೀ ಸರ್ವಸ್ವನ... ಕೊಟ್ಟರು (Mua. Ix-ii, ೪೭೪-೧೦; 
1049) ; ಕೆಜೆ ಕುಂಟಿ ಕೊಣನು ಅಬೆ ಅಚುಕಟು (ಎಕ. ೫x (5), ಕೊಲಾರ, 
೩೦೪-೧೪ ; 17ನೆಯ ಶತ); ನಿರ್ಮಲವಾಗಿ ತೋರುವ ಕುಂಟಿಯ 
ಜಲವನ್ನು ಕದಡಿದಾಗ ಅಡಿಯ ಕಷ್ಮಲ ಮೇಲೆ ಬರುವಂತೆ (ನನ್ನರ. ೬೬). 
೨. ಬಿಳೀ ಮಗ್ಗದವರಲ್ಲಿ ಒಂದು ಪಂಗಡ (ಎಸಮೈ. ೪೭1, ೯). 
ಕುಂಟಿ: ೧. ಎಂಟಾರು ಲೋಕ ಲೋಕಗಳು ಕುಂಟಿಗೆ ಸರಿಯಿಲ್ಲ 
ವೆನುತ ಕೊಟ್ಟಿಯ ಹಾಕಿ ದಾಂಟಿ ಪ್ರಮಾಣ ಮಾಡಿದನು (ಅಮು ಸಾ ೦. 
೫-೧೦೨). ಕೂಂಟೈ: ೧. ಪೊಲಮೇರೆ ವಾಯುವ್ಯದ ಮಿದಿಯ 
ಮೇಗಣ ಚಾಲದಿನ್ನೆ ಬೆಳೆದನೈ ಪುಣುಸೆಯಿನ್ನೆ ನಕ್ಕಿ ಕೂಜೈೆ ಯಿಂದೆ 
(ಎಕ. x (5), ಚಿಕ್ಕಬ. ೧೦೬-೬೯; 650) ; ಕಡವಿನ ಕೂಂಟಿಯಿಂ ಪಡುವ 
ಮುಂದಾಗಿ ಬನ್ನು ಇಲಿಯಿನ್ನೆ ಯ ಮರನುಂ ಪುತ್ತುಂ ಮೇರೆ 
(ಸೌಇಇ, 120-1 ೧೧೯-೪೭; 1057) ; ಹೊಲೆಯರ ಕೂಂಟಿವೊಳಗಾಗಿ 
(ಬೊಂಕಶಾ, ೧೯೩೭, ಸಿಂಧಗಿ. ೩೯-೭ ; ?). [< ಕೊಂಡ) 


5 


20 


೪೧-೨೦; 


40 


45 


ಕುಂಟೆ, 


ಕುಂಟೆ, ಕೂಂಟ್ಕಿ (ನಾ). ಕೆಲವು ಊರುಗಳ ಕೊನೆಯಲ್ಲಿ ಸೇರುವ 
ಪದ: ತುಮ್ಪಕುಣ್ಟೆ ರೇವುಕುಣ್ಟೈ (ಎಕ. ೫11, ಶಿರಾ. ೩೮-೩೫ ; 875); 
ಪಾಣಕುಂಟ್ವಿಯ ಕಣುನೆ ಅದಜತದನಾನ್ತರ ಸೂರಕುಂಟಿ (ಸಾಇಇ. 1x-i, 
೪೧-೨೯ ; 11ನೆಯ ಶತ) ; ಒಡಗುಂಟಿ ಸವತರಗುಂಟಿ ಹುಲಿಯ ಕುಂಟಿ 
(ಎಕ. 11, ಶಿರಾ. ೧೦-೩೧; 1341). ಕೂಂಟೈ. "ಎಲಂಜೆಕೂಂಟಿ?. 
ಪರಾ, [ಆ ಕುಂಟೆ?) 

ಕುಂಟೆ, ಕೊಂಟು (ನಾ). ಕೊರಡು; ಮರದ ತುಂಡು; ಗುದ್ದೆ: 
ಆವ ಬಳಿಯೊಳೆನ್ನದೆ ಕೊಂಡದ ಕುಂಟಿಯಾ ಉರಿಯಂತಕನೆಂಬ 
ದೇವಗೆ ಮಿಳ್ಲು ಕಾರ್ಶಿಕದೊಳಗೆತ್ತಿದ ದೀವಳಿಗೆಯ ತೆಜನಾಯ್ತು 
(ನೇವಿುಸಂ. ಆ-೮೮) ; ಒಂದು ಮರದಡಿಯಲ್ಲಿ ಬಿದ್ದಿದ್ದ ಮರದ ಕುಂಟಿ 
ಯೊಂದರ ಮೇಲೆ ಯಾರೋ ಒಬ್ಬನು ಕೂತು (ಗೌರಕ. ೪); ಒಲೆಗೆ 
ಕಚ್ಚಿದ್ದ ಭಾರಿ ಕುಂಟಿಗಳನ್ನು ಆದಷ್ಟು ಮುಂದೆ ನೂಕಿ, ಬೆಂಕಿ ಬೆಳಗುವ 
ವರೆಗೂ ಉಜ್ವಲಿಸುವಂತೆ ಮಾಡಿ (ಮಲೆಮ. ೫೮೧) ; ಮನೆಗೆ ಒಂದು 
ಮುದುಕಿ, ಒಲೆಗೆ ಒಂದು ಕುಂಟಿ (ಗಾದೆ). ಕೊಂಬು : ಮೆಲ್ಲಮೆಲ್ಲನೆ 
ಶಿವಾಲಯದೊಳಗಮೆಯ್ತಂದು ಅಲ್ಲಿ ಸಂಭ್ರಮಿಪ ಶರಣರನೀಕ್ಷಿಸುತ್ತಂದು 
ಕೊಂಟನೊಳು [ಪಾಠಾಂ. ಗೊಂಟನೊಳ್‌]ಕುಳ್ಳಿರ್ದ ನೋಡಿ ಮಿಗೆ 
ಮೆಚ್ಚುತಂ (ಅನೀರ. ೭೫-೧೬). [?) 

ಕುಂಟೆಕೋಣ (ನಾ). ೧. ನೀರಿನಲ್ಲಿ ಮಲಗಿದ ಕೋಣ. ೨. (ಆಲಂ) 
ಜಡಸ್ಪಭಾವದವನು; ಸೋಮಾರಿ: ಒಳ್ಳೆ ಕುಂಟಿಕೋಣನ ಹಾಗೆ 
ಇದ್ದಾನೆಂದು ಯಮುನಕ್ಕ ಅವನನ್ನು ಬಯ್ಯುತ್ತಿದ್ದರು (ಪ್ರಶ್ನೆ: ೧೫೩). 

[ಕುಂಟೈ + ಕೋಣ) 

ಕುಂಟೆಣಿಕೆ (ನಾ). ಕುಂಟುನೆಪ; ದುರುದ್ದೇಶ (9) : ನಂಟುತನದ 
ಸಲುಗೆಯೆ ತೋಟ ತಾವೊಂದು ಕುಂಟಿಣಿಕೆಯೊಳು ಕಾರ್ಯವನು 
ಗಂಟಕ್ಕಿಕೊಂಡಿರಲಂಜಿಸಿ ನುಡಿದೆವು (ಭರಚ. ೩೩-೬೮). [ಕುಂಬೈ-- ಎಣಿಕೆ] 

ಕುಂಟೆತ್ತು (ನಾ). ಕಾಲು ಊನವಾದ ಎತ್ತು ; ಕುಂಟುವ ಎತ್ತು: 
ಕುಂಟಿತ್ತಿಗೆ ಕೊಳಕುನೀರೇ ಪಂಚಾಮೃತ (ಗಾದೆ); ನೆಂಟ ನೆಂಟಿಗೆ ಮಾರಿ, 
ಕುಂಟಿತ್ತು ಹೊಲಕ್ಕೆ ಮಾರಿ (ಗಾದೆ). [ಕುಂಟು- ಎತ್ತು (ಆ ಎಲು,)] 

ಕುಂಠೆ (ನಾ). ೧. ಮಂದ; ಆಲಸಿ; ಸೋಮಾರಿ: “ಕುಂಠಃ, ಮಂದಃ 
-ಈ ೨ ಮೆಲ್ಲಗೆ ಗೆಯ್ವಂ (ಹಲಾಯು. ೬೩-೨೨೭). (ಗು). ೨. ಮಂದ 
ವಾದ; ಮೊಂಡಾದ: ಕಳಿಕೆಗರ್ಚಿದ ಕಷಾಯಕಂಠಮಾದ ಕಳಕಂಠದ 
ಕುಂಕಕಂಠಮುಮಂ ಶ್ರುತಿಪಥಕ್ಯತಿಥಿಮಾಡಿ (ಮಲ್ಲಿತ. ೬-೨೪). [ಸಂ.] 

ಕುಂಠಣಿ "ಕುಂಟಿಣಿ? ನೋ. 

ಕುಂಠಣಿತನ "ಕುಂಟಣಿತನ' ನೋ. 

ಕುಂಠಭಾವ (ನಾ). ಮಂದತನ; ಮಾಂದ್ಯ; ಆಲಸ್ಯ: ಪ್ರೇಮದ 
ವೈಕುಂಠ ಲೋಕದಲ್ಲಿ ಇಷ್ಟು ದೊಡ್ಡ ಕುಂಠಭಾವದಿಂದ ಕುಂಟುತ್ತ 
ಕುಂಟುತ್ತ ಅವನು ಹೇಗೆ ಪ್ರವೇಶಿಸಬೇಕು? (ಇಪ್ಪಕ. ೪೦೭). 

[ಕುಂಠ + ಭಾನ) | 

ಕುಂಠಿತೆ (ಗು). ೧. ಕುಗ್ಗಿದ; ಮೊಟಕಾದ: ಕುಂಠಿತಮಾಗಿಯುಂ | 
ಗೂಢಮಾಗಿಯುಂ ಪಾಡುವುದಾಗದು (ಅದ್ಭುತ. ೨೪-೨೩). ಪಿ. ನಿಂತು, 
ಹೋದ; ತಡೆಯಲ್ಪಟ್ಟಿ: ನಮ್ಮ ನಾಡಿನ ಔದ್ಯೋಗಿಕ ಪ್ರಗತಿ | 
ಬಹುವಾಗಿ ಕುಂಠಿತವಾಗಿದೆ (ಶಿಕ್ಷದ. ೧೯೬); ಮಕ್ಕೆ ಳಲ್ಲಿ *ಎ' ಜೀವಾತು | 
ಕಡಿಮೆಯಾದರೆ ಅವರ ಬೆಳವಣಿಗೆ ಕುಂಠಿತವಾಗುವುದು (ಅಡುಸೌ, ೬೧). | 
೩. ಮಂದವಾದ; ಬುದ್ಧಿ ಹೀನವಾದ: (ಕಿ). ೪. ಮುಸುಕಿದ ; | 
ಮುಚ್ಚಿದ: “ರೂಷಿತಂ, ಕುಂಠಿತಂ - ಈ ೨ ಮುಸುಕಿದುದು” 


(ಹಲಾಯು. ೧೨೬-೮೩). ೫. ಮಂಕು ಹಿಡಿದ; ದಿಗ್ಸಾ )ಂತವಾದ; |45 


೪ 


ಭ್ರಾಂಕಿಗೊಂಡ ; (೪). [ಸಂ.) 


೧೮ಲೆಗಿ 


ಕುಂಡಗೋಲಕ 


ಕುಂಠಿತಗೊಳಿಸು (ಕ್ರಿ). ಕುಗ್ಗಿಸು; ಮೊಟಕುಮಾಡು : ಸಂಸತ್ತಿಗೆ 
ಇರುವ ಅಧಿಕಾರವನ್ನು ಈ ಅನುಚ್ಛೇದದಲ್ಲಿ ರತಕ್ಕ ಯಾವುದಾಗಲಿ ಕುಂಠಿತ 
ಗೊಳಿಸುವುದಿಲ್ಲ (ಭಾಧಾನ. ೧೩೭). [ಕುಂಠಿತ * ಕೊಳ್ಳ ೬ -ಇಸ್ಕು] 

ಕುಂಠಿತತನ (ನಾ). ಕುಗ್ಗುವಿಕೆ; ಮೊಟಕು: ಮಿಶನರಿಗಳಿಂದ ಅವರಿಗೆ 
ಉಂಟಾದ ಕುಂಠಿತತನವನ್ನು ಕಂಡು ಅವರು ಬಹಳ ' ಚಿರಡಿಗೇಳುವರು 
(ಸ್ಮೃಕಿಚಿ. ೪೨೯). [ಕುಂಠಿತ + -ತನ] 

ಕುಂಠಿಸು (ಕ್ರಿ). ಭಂಗಪಡಿಸು ; ಕುಂಠಿತಗೊಳಿಸು : ಕಂಟಕ ಯನು 
ನವರು ಕು ಂಠಿಸುತ್ತೆಳೆನಾಗ ನೆಂಟ ಪುರಂದರ ವಿಕಲೆನ್ನು ಪ್ರಾಣಿ 
(ಪುರಂದ. ೧-೪೭-೩). [€ ಕುಂಠಿತ + -ಇಸ್ಯು]) 

10|ಕುಂಠೀಕರಣ (ನಾ). 'ಕುಂಠಿತಗೊಳಿಸುವಿಕೆ ; ನಿಕ್ಚೇಷ್ಟಿ ತಗೊಳಿಸು 
ವಿಕೆ; ಕುಗ್ಗಿಸುವಿಕೆ; ಮೊಂಡುಮಾಡುವಿಕೆ : *ಟಿಬ್ಬರಿಸು-ಕುಂಠೀ 
ಕರಣೇ (ಮೊಂಡುಮಾಡು) * (ಕಮಧಾ). [ಸಂ.1 

ಕುಂಡ, (ನಾ). ೧. ಹೋಮ ಕಾರ್ಯಕ್ಕಾಗಿ ನೆಲದಲ್ಲಿ ಮಾಡಿದ 
ಕುಣಿ, ಗುಣಿ: ಘನ ಕುಂಡವ ಡಮರುಗ ವೇದಿಕೆಯಂ 
(ವೀರೇಚ. ೧-೬೮); ಹೋಮದ ಕುಂಡ ಲಂಕಾನಗರಿ ದನುಜರೆ 
ತಲೆಗಳಾಹುತಿಯು (ಕೌಶಿರಾ. ೩೨-೧೧). ೨. ಮಡಕೆ; ಮಣ್ಣಿನ. 
ಪಾತ್ರೆ : 4ಉಖಾ, ಸ್ಥಾಳೀ, ಚರು... ಕುಂಡಂ - ಈ ೬ ಮಡಕೆ? 
(ಹಲಾಯು ೫೨-೧೫೯); ಆಳು ಲಿಂಗಗಿಡಕ್ಕೆ ಕುಂಡದಲ್ಲಿ ನೀರುಹುಯ್ಯುತ್ತಿ 
ದ್ಹುದು ಕಾಣುತ್ತಿತ್ತು (ಹೊಸಕ್ಷಿ: ೧೧೧). ೩. ಮಣ್ಣುತುಂಬಿ ಸಣ್ಣ 
ಸಸಿಗಳನ್ನು ಬೆಳಸುವ ಪಾತ್ರೆ. ೪. ಕುಂಟಿ; ಕೊಳ; ಜಲಾಶಯ : 
“ಕುಂಟಿಯೆನೆ ಕಟ್ಟಿಯೆನೆ ಕುಂಡಮಕ್ಕುಂ ೫ (ಶಬ್ದಮಂ. ೩೭); ಉರು 
ಕುಂಡದೊಳ್‌ ಮಿಂದು ತಾಂ ಶುಚಿಯಾಗಿ (ಉದ್ಭಟಿ. ೧೧-೭೫) ; ಕುಂಡದ 
ನೀರನು ಬಳಸುವಡರಿದೆಂದು ಕೊಂಡಾಡಿ ಸಖಿಯರು ನಡೆಯೆ (ಕಾಮಕ. 
೪-೬೩) ; ಜನಗಳು ಗಂಗಾನದಿ, ಸಿಂಧೂನದಿ ಕುಂಡಗಳಿಂದಲೂ (ಪುರುಚ. 
ಆ೨) ; ಪರ್ವತದ ಮೇಲೆ ಸ್ವಚ್ಛಜಲದ ಕುಂಡವಿತ್ತು (ಬಾಣಆ.೩೮೬). 
೫. ಹೊಟ್ಟಿ; ಉದರ: *ಕುಕ್ಷಿ ಕುಂಡಂ ಗರ್ಭಮಾಜಠರ ಮುದರಮೆನೆ 

| ಹೊಟ್ಟಿ * (ಮಂಗರಾ. ೯೬-೧೩). ೬. ಹಾದರಕ್ಕೆ ಹುಚ್ಚಿದವುಗ: ಗಂಡ 

| ರಲು ಪಾಣ್ಬೆಗೆ ಪುಟ್ಟಿದವನವ ಕುಂಡನಲ್ಲೊಳ್ಳುಣವಿರಲು .. . ಕುಂಡ 

| ಕುಲೋತ್ತಂಸನಮ್ಮ (ಕುರುಸಾಂ.೩೨-೧೩೫); ಪುರುಷ ನುಳ್ಳವಳೂ ಜಾರೆ 

| 


ಕ 


80 ಯಿಂದ ಪಡದ ಸುತನೇ ಕುಂಡನು(ವೀಕೈಪು.೭-೨೦);“ಕುಂಡಃ-ಗಂಡನಿರು 
ವಾಗ ಪರಪುರುಸನಿಗೆ ಪುಟ್ಟಿ ದಾತಂ?(ಹಲಾಯು ೬೪-೨೩೧ ಅಡಿಟ).[ಸಂ.] 
ಕುಂಡ್ಕ (ನಾ). (?): ಹೊದಕೆ ಗ ೨೦ ತೂಕದ ಕುಂಡ ಮೊಟವಣ 
| ಗ ನೆಲೆಯ: ಕಾಣಿಕೆ (ಎಕ. ೩೪, ಬೇಲೂರು. ೨೯೮-೬೦ ; 1778). (?] 
| ಕುಂಡಕ್ರಿಯೆ (ನಾ). [ಸಂಗೀತ] ಒಂದು ಬಗೆಯ ರಾಗ: ಮೆಲ್ಲೆದೆ 
55 | ಯವರಿಗೆ ಬಾಹುಬಲಿಯ ಕೃತಿ ಚೆಲ್ಲೆಗಾತಿಯ ಲಲ್ಲೆವಾಶು 'ಕಲ್ಲೆರ್ದೆ 
ಯವರಿಗೆ ಕುಂಡಕ್ರಿಯೆ ಧರೆಯೆಲ್ಲಕೆ ಪೊಸಜೇನಸೋನೆ (ನಾಗಕು. ೧-೭೬). 
[ಆ ಗುಂಡ * ಕ್ರಿಯೆ] 

'ಕುಂಡಗುಡಿ (ನಾ). ಒಂದು ಊರಿನ ಹೆಸರು: ಕುಣ್ಣಗುಡಿ ಅಸಗ 

ಗೊಸಸಿ ಸುರರೊಳೆ ಕೂಡೆ (ಮೈಆರಿ. ೧೯೨೭, ೧೪೪-೫ ; ?). [?] 


4|ಕುಂಡಗೋಲಕ, ಕುಂಡಗೊಳಕ (ನಾ). ೧. ಹುಳಿಗಂಜಿ; 


ಅಂಬಲಿ. ೨. ಕುಂಡ ಮತ್ತು ಗೋಲಕ. ಕುಂಡಗೋಳಕ : 
| ೨.ರಂಡೆಯ ಮಕ್ಕಳು ಕುಂಡಗೋಳಕರು ರಾಯರು ನಿನ್ನಿಂದೈ 
| (ಪುರಂದ. ೧-೧೬೫-೧) ; ಕುಂಡಗೋಳಕರಿಂಗೆ... ಹೇಳದಿರು ಮಜಕೆದೀ 
| ಅನುಭವಾಮೃತವ (ಅಮೃತ. ೨-೨); ವಿಷವನ್ನು ಕೊಟ್ಟ ವನೂ, ಕುಂಡ 
ಗೋಳಕರಲ್ಲಿ ಅನ್ನವನ್ನು ಭಕ್ಷಿಸುವವನೂ . , . ಬ್ರಹ್ಮಹತ್ಯ ಮಾಡಿದವನಿಗೆ 
ಸಮಾನರಾಗುವರು (ಕೃವಾಉ. ೫೫). [ಸಂ.) 


ಕುಂಡಗೋಳಕಳ 


ಕುಂಡಗೋಳಕ "ಕುಂಡಗೋಲಕ' ನೋ. 

ಕುಂಡಣಿ (ನಾ). ಹಾವು; ಸರ್ಪ: * ಕುಂಡಣಿ (೪) - ಕುಂಡಲಿನ್‌ 
-ಸರ್ಪ * (ತದ್ಭಕೋ. ೮). [< ಸೆಂ. ಕುಂಡಲಿನ್‌] 

ಕುಂಡರಿಸು (ಕ್ರಿ). ಕುಳ್ಳಿರಿಸು; ಕುಳಿತುಕೊಳ್ಳುವಂತೆ ಮಾಡು: 
ಕುಂಡರಿಸು ಅವಳ್ನ (ಸರ್ವಮಂ. ೪೩). [< ಕುಳ್ಳಿಂಸು) 

ಕುಂಡರು (ಕ್ರಿ). ಕುಳ್ಳಿರು: ಅಂವಾ ಅಲ್ಲೆ ತಂಬಾಕ ಶೇದಿಕೊಂತ 
ಕುಂಡರಾವ (ನಡೆದಾ. 1, ೨೬೨). [ಆ ಕುಳ್ಳಿರ್‌) 

ಕುಂಡಲ, ಕುಂಡಳ (ನಾ). ೧. ಕಿವಿಗೆ ಇಟ್ಟುಕೊಳ್ಳುವ ಆಭರಣ : 
“ಕುಂಡಲಂ ಕಡುಕುಗಂಟಿಗಳು ಕರ್ಣವೇಷ್ಟನಮೆನಿಕ್ಕುಂ ೫ (ಮಂಗರಾ, 
೯೯-೨೩); ಕದೆಪಂ ಮೋದುವ ಕುಂಡಲದ್ವಿತಯಮಂ ಚೆಲ್ವಾಗೆ 
(ಜಗವಿ. ೩-೧೬) ; ತರಣಿಯಂತಿಹ ಕುಂಡಲಂಗಳ ಮರೆಯದೆಲ್ಲಾ 
ಕಿವಿಯೊಳಿಟ್ಟನು (ಕಾಶಿರಾ. ೨೧-೯). ೨. ಕುಣಿಕೆ; ಹಗ್ಗದ ಮಲಕು. 
೩. ಬರಹದಲ್ಲಿ ಬಳಸುವ ಆವರಣಚಿ ಹ್ಗ; ಕಂಸ: (ಕಿ). 
೪. ವರ್ತುಳ; ಸುತ್ತು. "ಕುಂಡಲಾಕೃತಿ' ಪರಾ. ಕುಂಡಳೆ: 
೧.*ಕುಂಡಳಂ, ಕರ್ಣವೇಷ್ಟನಂ -೨. ಕುಂಡಲಂ? (ಹಲಾಯು. ೯೧-೪೦೨); 
ಬೇಡಿದನಾ ಸಹಜಕವಚಮಂ ಕುಂಡಳಮಂ (ಪಂಪಭಾ. ೧-೧೦೦).[೫೦.] 

ಕುಂಡಲದೀತ್ತಿತ (ನಾ). ಯಾಗವನ್ನು ಮುಗಿಸಿದ ಗುರುತಾಗಿ 
ಕಿವಿಯಲ್ಲಿ ಚಿನ್ನದ ಕುಂಡಲಗಳನ್ನು ಧರಿಸಿದವನು : (8). 

(ಕುಂಡಲ ದೀಕ್ಷಿತ] 

ಕುಂಡಲಪಂಡಿತ (ನಾ). ೧. ತನಗೆ ದೊರೆತ ಪ್ರಶಸ್ತಿಯ ಗುರುತಾಗಿ 
ಕಿವಿಯಲ್ಲಿ ಚಿನ್ನದ ಕುಂಡಲಗಳನ್ನು ಧರಿಸಿದ ಪಂಡಿತ. ೨. (ಆಲಂ) 
ಕೇವಲ ತೋರಿಕೆಗೆ ಕುಂಡಲ ಧರಿಸಿದವನು; ಪಾಂಡಿತ್ಯ 
ವಿಲ್ಲದವನು; ಆಡಂಬರದ ಪಂಡಿತ: (8). 
4 (ಕುಂಡಲ ಪಂಡಿತ] 

ಕುಂಡಲಯುಗ (ನಾ). ಕುಂಡಲಗಳ ಜೊತೆ: ಗಂಡಮನೋರಂತಿಕೆ 
ಪೊಯ್ಕೆ ಕುಂಡಲಯುಗಂ (ಕಾವ್ಯಸಾ. ೬೫೬ ಶೂದ್ರಕ) ; ಪುಲಿಯುಗುರ್‌' 
ಮಣಿಕಿಂಕಿಣಿ ಗೆಜ್ಜೆ ರಕ್ಕೆ ಕುಂಡಲಯುಗ (ಅಜಿಪು. ೪-೬೨). 

[ಕುಂಡಲ + ಯುಗ] 

ಕುಂಡಲವಾಡಿ (ನಾ). ಎತ್ತುಗಳಲ್ಲಿ ಒಂದು ಜಾತಿ: ಯೆತ್ತುಗಳಲ್ಲಿ 
ಸೊರಟ, ಮೂಡಲು, ಕುಂಡಲುವಾಡಿ, ಜವಾರಿ... ೮ ಜಾತಿಗಳುಂಟು 
(ಕಭಾಗೆ. ೫೫). [?) 

ಕುಂಡಲಾಕೃತಿ (ನಾ). ವರ್ತುಲಾಕಾರ; ಸುರುಳಿ: ನೇತ್ರ 
ಶ್ರವಣನು ಕುಂಡಲಾಕೃತಿಯಗೊಂಡಂತೆ ಪಳುಶಿನ ಸುಕೋಂಟಿಯಸೆಗು 
(ನವಮೋ. ೨-೨೪); ಕುಂಡಲಾಕೃತಿಯಾದ ಖೇಚರಿಚಂಡ ಮುದ್ರಾ 
ಲಕ್ಷ್ಯವನ್ನು . . . ಅರಿದೈ (ಗಗತಾ. ೧೨-೬೨). [ಕುಂಡಲ ಆಕೃತಿ] 

ಕುಂಡಲ್ಲಿ, ಕುಂಡಳಿ (ಗು). ೧. ಕುಂಡಲಗಳಿಂದ ಅಲಂಕೃತ 
ವಾದ: ೨. ವರ್ತುಳಾಕಾರವಾದ: (8). ೩. ಸುರುಳಿ 
ಸುತ್ತಿಕೊಂಡ ಹಾವು: “ಕುಂಡಲ ಜಿಹ್ಮಗಃ- ಈ ೨ ತೆಕ್ಕೆ 
ಗಟ್ಟಿದ ಹಾವು? (ಹಲಾಯು. ೧೦೫-೧೯); ಕುಂಡಲಿಯ ಹಾವೆದ್ದು 
ಕೋಡಗನ ಒಂದೆ ಬಾರಿ ನುಂಗಿತ್ತು (ಅಅಿಮಾ. ೧೧೨); ಕುಂಡಲಿ 
ಯನು ತಡಿಗೆಳತಂದು ಫಣದೊಳು ತಾಂಡವಗೈದನರ್ತಿಯಲಿ 
(ಕೃಷ್ಣಗೋ. ೨-೧೦೪). ೪, ಒಂದು ಮೂಲಿಕೆ: ವಿಷಮಧಾರಿ, 
ಕುಂಡಲಿ, ನಾಯಿತೆಕ್ಕಿಲೆ (ಮೈ ಗಿ. ೨೨-೪೧೭) ; ಕಂಡಕಂಡುದನೆಲ್ಲ 
ಹಿಂಡಿ ಭಂಡಾಗದಲೆ ಕುಂಡಲಿಯು ಇಪ್ಪಗಿಡವೊಂದವಂಗಕ್ಕೆ ಹಿಂಡಿ 
ನೋಡೆಂದ (ಸರ್ವಜ್ಞ. ೧೯೭೫) ; ಅಳಿಲೆಕಾಯಿ ನೆಲ್ಲಿಚಿಟ್ಟು. , .ಕುಂಡಲಿ 
ಇವುಗಳನ್ನು ಸಮವಾಗಿ ಕಷಾಯ ಹಾಕಿಕೊಡಲು (ಸಕವೈ. ೧೧೦). 


೧೮೮೨ 


ಲಾ 


20 


45 


ಶು ಂಡಲೀನೃತ್ಯ 


೫. ಭ್ರಮರ; ದುಂಬಿ: ಕೀಡಿ ಕುಂಡಲಿಯಂತೆ ಮಾಡಿತ್ತೆನ್ನ ಶ್ರೀ 
ಗುರುವಿನುಪದೇಶ (ಆಖಂಡೇ. ೨೦-೧೦) ; ಕುಂಡಲಿ ಕೀಟಕನ ತಂದು 
ಮೃತ್ತಿಕೆಯ ಮಂದಿರದಲ್ಲಿ ಇರಿಸಿ ಕೀಟಕನಂಗವಳಿದು ಕುಂಡಲಿಯಾದೆ 
ತೆಜದಂತೆ (ದಾಸೋಸಂ. ೪). ಶುಂಡಳಿ: (ಕಿ). [ಆ ಸೆಂ. ಕುಂಡಲಿನ್‌] 

ಕುಂಡಲ್ಲಿ (ನಾ). ೧.-ಕುಂಡಲನಿ: ಕುಂಡಲಿಯ ಭೇದದ 
ಕಂದನಾಡಿಯ ನಡುವೆ ಮಂಡಿಸುತಿರ್ಪ ಹಂಸನ ಹತ್ತಿರವೆ ಕಂಡಿಹುದು 
ಸುಳುವು (ಸರ್ವಜ್ಞ. ೪೭೪) ; ಭಾಸುರದ ನಾಭಿಕಂದದಲಧೋಮುಖದ 
ಕುಂಡಲಿಯನೂರ್ಧ್ವಕ್ಕೆ ನೆಗಹಿ (ನವನೋ. ೬-೨೬). ೨. [ಜ್ಯೋತಿ] 
ನಿಶ್ಚಿತ ಕಾಲದಲ್ಲಿ ಗೃಹಗಳ ಗತಿಯನ್ನು ಗುರುತಿಸುವ ಹನ್ನೆರೆಡು 
ಮನೆಗಳ ರೇಖಾಕೃತಿ; ಜಾತಕ : ಊರಿನಲ್ಲಿ `ಹುಟ್ಟದ ಮಕ್ಕಳಿಗೆಲ್ಲ 
ಕುಂಡಲಿ ಹಾಕಿಕೊಡೋದು (ಹೊಸಕ್ಷಿ. ೨೪೮) ; ಶಾಸ್ತ್ರಿಗಳು... ಕುಂಡಲಿ 
ಗಳನ್ನು ಮತ್ತೆ ನೋಡುವುದಕ್ಕೆ ಕುಳಿತುಕೊಂಡರು (ಗಾಳಿಗು. ೧೧). 

(ಸಂ. ಕುಂಡಲೀ] 

ಕುಂಡಲಿಗೆ (ನಾ). ದುಂಬಿ; ಭ್ರಮರ: ಕುಂಡಲಿಗನ ಕೀಟಕನಂತೆ 
ಮೈಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ (ಅವಚಂ. ೧೯೮-೯೭) ; 
ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ (ಬಸಹೆ. ೧೧೯). 

[ಕುಂಡಲಿ + -ಗ್ಯ) 

ಕುಂಡಲಿತ (ಗು). ಗುಂಡಗೆ ಮಾಡಿದ; ವರ್ತುಳಾಕಾರವಾಗಿಸಿದ : 
ಅಂತು ಪೊಜಮಟ್ಟು ಪರಿನೇಷಂಗೊಂಡ ಚಂಡಕಿರಣನಂತೆ ಕುಂಡಲಿತ 
ಕೋದಂಡನಾಗಿ (ಪಂರಾಮಾ. ೯-೬೨ವ). [ಸಂ.] 

ಕುಂಡಲಿನಿ (ನಾ). ೧. ಯೋಗಶಾಸ್ತ್ರದಲ್ಲಿ ಸರ್ಪರೂಪವಾಗಿ 
ರೂಪಿಸಲ್ಪಟ್ಟಿರುವ ಪ್ರಕೃತಿ ಶಕ್ತಿ; ದುರ್ಗೆಯ ಒಂದು ರೂಪ: 
ನಾಡೀಕಂದದಿಂ ತಾನುಳಿದದೋ ಭಾಗದಲಿಯುಗಳಾಂಗುಲ ಪ್ರಮಾಣ 
ದೊಳಲ್ಲಿಹದು ಕುಂಡಲಿನಿ ವಾಸವದೊ (ಗಗತಾ. ೯-೧೩) ; ನಿನ್ನ ಗುರು 
ಪ್ರಸನ್ನರಾಗಿದ್ದಾರೆ. ನಿನ್ನ ಕುಂಡಲಿನಿ ಜಾಗ್ರತವಾಗಿದೆ (ಬಾಣಆ. ೧೧೫). 
೨. [ಯೋಗ] ಷಟ್ಟದಾರ್ಥಗಳಲ್ಲಿ ಒಂದು: ಸಕಲಾಗಮಂಗಳ 
ಲ್ಲಿಯೂ. . , ಪತಿ, ಕುಂಡಲಿನಿ, ಮಾಯೆ, ಪಶು, ಪಾಶ, ಕಾಂಕ್ಷೆಯೆಂಬ 
ಷಟ್ಟದಾರ್ಥಂಗಳುಂ (ವಿವೇಕ. ೭೨). [ಸಂ, ಕುಂಡಲಿನೀ] 

ಕುಂಡಲಿನಿ ಶಕ್ತಿ (ನಾ). ಜ ಕುಂಡಲಿನಿ: ಶಾಕ್ತಯೋಗದಿಂದ ಸರ್ಪ 
ರೂಪಿಣಿಯಾದ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸಿ ಎಲ್ಲಕ್ಕೂ ಮೇಲಿನ 
ಚಕ್ರದನರೆಗೆ ಒಯ್ದರೆ ಮುಕ್ತಿ ಲಭಿಸುವುದೆಂದೂ ಶಕ್ತಿಪಂಥ 
ಪತಿಪಾದಿಸುತ್ತದೆ (ಭಾರದ. ೩೦೬). [ಕುಂಡಲಿನಿ + ಶಕ್ತಿ] 

ಕುಂಡಲಿನೀಚಾಲನ (ನಾ). ಕುಂಡಲಿ ಚಕ್ರದ ಶಕ್ತಿಯ ನ್ನು 
ಮೇಲಕ್ಕೆ ಏರಿಸುವ ಕ್ರಿಯೆ, ಸಾಧನ: ಕುಂಡಲಿನೀಚಾಲನ 
ಮೊದಲಾದ ಉತ್ಕೃಷ್ಟಸಿದ್ಧಿಗಳು ಈ ಮುದ್ರೆಗಳ ಅಭ್ಯಾಸದಿಂದ 
ಉಂಟಾಗುತ್ತದೆ (ಭಾರದ. ೧೫೮). [ಸಂ. (ಕುಂಡಲಿನೀ + ಚಾಲನ)] 

ಕುಂಡಲಿಶಕ್ತಿ (ನಾ). -ಕುಂಡಲಿನಿ: ಪಿಂಡವೇ ಕುಂಡಲಿ ಶಕ್ತಿ 
(ಅವಚಂ. ೬೯-೩೦೨); ಲಲನೆ 'ಕುಂಡಲಿಶಕ್ತಿಯೆಳನು ಭೇದನಮಾಡಿ ಮಲಿನ 
ಗ್ರಂಥಿಗಳು ಮೂರನು ಗೆಲ್ಲು'(ಪೇದಾಂಪ. ೩-೧೨-೬). [ಕುಂಡಲಿ ಶಕ್ತಿ] 

ಕುಂಡಲೀಕರಣ (ನಾ). ಗುಂಡಾಗಿ ಮಾಡುವುದು; ವರ್ತುಲ 
ವಾಗಿರುವುದು; ವೃತ್ತವನ್ನು ರಚಿಸುವುದು ; ಸುತ್ತುಗಟ್ಟುವಿಕೆ : 
“ಗುಡಿಕಟ್ಟು - ವರ್ಣಪೂರರೇಖಾಯಾಂ (ಕುಂಡಲೀಕರಣಂ) ` 
(ಶಮಧಾ). [ಸಂ.] 

ಕುಂಡಲೀನೃತ್ಯ (ನಾ). [ನಾಟ್ಯ] ಒಂದು ಬಗೆಯ ನೃತ್ಯ: ನಾಟ್ಕ 
ಶಾಸ್ತ್ರವೂ ಈ ಮಣಿಪುರಿ ಶಾಖೆಯನ್ನು “ಕುಂಡಲೀನೃತ್ಮ *ನೆಂದು 
ಸೂಚಿಸಿದೆ (ಆಭಾನೃ. ೯೫). [ಸಂ.) 


ಕುಂಡಲೀಶ 


ಕುಂಡಲೀಶ (ನಾ). ಹಾವುಗಳ ಒಡೆಯ ; ಆದಿಶೇಷ. "ಕುಂಡಲೀಶ 
ಶಯನ' ಪರಾ. [ಕುಂಡಲಿ + ಈಶ] 

ಕುಂಡಲೀಶಶಯನ (ನಾ). ಶೇಷನ ಮೇಲೆ ಮಲಗಿದವನು; 
ವಿಷ್ಣು : (8). [(ಕುಂಡಲೀಶ 4+ ಶಯನ] 

ಕುಂಡಲೀಶ್ವರ (ನಾ). ಇ ಕುಂಡಲೀಶ, "ಕುಂಡಲೀಶ್ವರಕುಂಡಲ' 
ಪರಾ. [ಸಂ. (ಕುಂಡಲಿನ್‌ *- ಈಶ್ವರ)] 

ಕುಂಡಲೀಶ್ವರಕುಂಡಲ (ನಾ). ಸರ್ಪರಾಜನನ್ನೇ ಕಿವಿಯ ಆಭರಣ 
ಮಾಡಿಕೊಂಡವನು; ಶಿವ: ಕುಂಡಲೀಶ್ವರಕುಂಡಲಾರ್ಚಕ 
ಮಂಡನಂ ಮತ್ತೆಯು ಮುಸುಟ ಚಾವುಂಡರಾಯನೆನಲು(ಬಸಪು. ೩೨-೧). 

[ಸೆಂ. (ಕುಂಡಲೀಶ್ವರ + ಕುಂಡಲ)] 

ಕುಂಡಲು (ನಾ). ಕುಂಡಲ: *ಕುಂಡಲು (ಕೊಂಡಲು) - ಕುಂಡಲ? 
(ತದ್ಭಳಕೋ. ೮). [< ಕುಂಡಲ] 

ಕುಂಡಲೇಸ್ಟಿ (ನಾ). ಒಂದು ಬಗೆಯ ಯಜ್ಞ: ಕುಂಡಲೇಷ್ಟಿ 
ಪುತ್ರಕಾಮೇಷ್ಟಿ ನಶ್ಷತ್ರೇಷ್ಟ್ರ್ಯಾದಿಗಳಂ ಯಥಾಲಾಭವಾಗಿ ಮಾಳ್ಬಲ್ಲಿ 
(ವಿನೇಕ. ೧೩೪). [ಕುಂಡಲ + ಇಷ್ಟಿ] 

ಕುಂಡಳ "ಕುಂಡಲ ನೋ. 

ಕುಂಡಳಿ "ಕುಂಡಲಿ? ನೋ. 

ಕುಂಡಿ, "ಕುಂಡೆ? ನೋ. 

ಕುಂಡ್ಮಿ (ನಾ). ತೆಂಗಿನ ಬುರುಡೆಯಿಂದ ಮಾಡಿದ ಜಲಪಾತ್ರೆ; 
ಕಮಂಡಲು: (ಕಿ). [ಆ ಸಂ. ಕುಂಡಿತಾ] 

ಕುಂಡ್ಕಿ (ನಾ). ಗಂಗಾನದಿಯ ಕುಂಡವನ್ನು ತಲೆಯಲ್ಲಿ ಧರಿಸಿ 
ದವನು; ಶಿವ. "ಕುಂಡಿಶರ್ಮ' ಪರಾ. [೬ ಸಂ. ಕುಂಡಿನ್‌] 

ಕುಂಡಿಕ್ಕೆ, ಕುಂಡಿಗೆ (ನಾ). (ಕರಾ) ಬಾಳೆಗೊನೆಯ ತುದಿಯ 
ಗೊಂಡೆ; ಮೋತೆ. ಕುಂಡಿಗೆ: ಬಾಳೆಗೊನೆಯ ಕುಂಡಿಗೆಗೆ ನಮ್ಮಲ್ಲಿ 
*ಪೊಂಬೆ* ಎಂಬ ಹೆಸರು (ಪಾರ್ತಿಸು. ೪೫). [<«- ತುಳು. ಕುಂಡಿಗೆ] 

ಕುಂಡಿಕ್ಕೆ (ನಾ).-ಕುಂಡ್ಮಿ: “ಕುಂಡಿಕಾ, ಕಮಂಡುಳುಃ-ಈ ೨ ಗುಂಡಿಗೆ? 
(ಹಲಾಯು. ೬೮-೨೫೭) ; ರೆಂಭಾನಾರಿ ಕುಂಡಿಕೆ ದಂಡ ಪರ್ಣಚ್ಛತ್ರಗಳ 
ಧರಿಸಿ ನಾರಸೀರೆಯನುಟ್ಟು (ಕೌಶಿರಾ. ೧-೪೫). (ಸಂ. ಕುಂಡಿಕಾ] 

ಕುಂಡಿಗೆ "ಕುಂಡಿಕ್ಕೆ' ನೋ. 

ಕುಂಡಿನ (ನಾ). ೧. ಒಂದು ಊರಿನ ಹೆಸರು: ಪಶ್ಚಿಮಸ್ಕಾನ್ಹಿಸಿ 
ಸುಣ್ಣಕ್ಕೊಲ್ಲಿ « « * ದಿ ಬನ್ನು ಕುಣ್ಣಿನದೊಳ್‌ ಕು(ಕೂ)ಡಿ 
(ಇಆ. ೫೪೫, ೩೬೮-೨೭; 8ನೆಯ ಶತ). ತಿ. ಧೃತರಾಷ್ಟ್ರನ 
ಮಕ್ಕಳಲ್ಲಿ ಒಬ್ಬ. ೩. ವಿದರ್ಭ ದೇಶದ ರಾಜಧಾನಿ: (ಕ). [ಸಂ.] 

ಕುಂಡಿನಿ (ನಾ). ಒಂದು ಬಗೆಯ ಸಸ್ಯ: *ಕಾಂಡೆ ಕುಂಡಿನಿಯಕ್ಕು ” 
(ಮಂಗರಾ. ೪೧-೧೧). [ಆ ಸಂ. ಕುಂಡಿನೀ?] 

ಕುಂಡಿನಾಟಕ (ನಾ). ಒಂದು ಹಳ್ಳಿಯ ಹೆಸರು: ಉದಕಪೂರ್ವ್ವಂ 
ಕುಣ್ಣಿವಾಟಿಕ ಗ್ರಾಮೋದತ್ತಃ (ಇ. ೪11, ೧೬೨-೧೮; 578). [1] 

ಕುಂಡಿಶರ್ಮ (ನಾ). ಒಬ್ಬಾತನ ಹೆಸರು: ಗೌತಮಗೋಶ್ರ ಕುಣ್ಣಿ 
ಶರ್ಮ್ಮಣ ಎಕ್ಕ ಂಶಃ (ಇಆ. ೪11, ೧೮೭-೪೭ ; 668). [ಕುಂಡಿ * ಶರ್ಮ) 

ಕುಂಡು (ನಾ). ಒಂದು ಪ್ರದೇಶದ ಹೆಸರು: ಮೂಡಾಯ್ನೋಡಿನೀರಿಅವೆ 
ತಾಜಕಿಎ ತೆತಾವಿನ್ಕೊ ಲ್ಲಿಎ ಪೋಗಿ ಕುಣ್ಣು ಸೋಮೆಎ ಕಗ್ಗಲ್ಲಾಣದೆ ಆನೆ 
ಗೆಲ್ಲೆ... ಕೂಡಿತ್ತುಸೀಮೆ (ಎಕ. ೫೪1, ಗುಬ್ಬಿ. ೭೫-೫೩ ; 733). [?) 

ಕುಂಡೆ, ಕುಂಡಿ, (ನಾ). ೧. ನಿತಂಬ; ತಿಕ; ಪಿರ್ರೆ; ಅಂಡು: 
“ಕಟಸಾನು ಫ್ರೋಥಂ[ಪಾಕಾಂ ತಂ] ಯುಗಂ ಕುಂಡೆಯಕ್ಕುಂ” 


(ಮಂಗರಾ. ೬೮-೧೭) ; ಆಡಿನ ಆಂಡದಲ್ಲಿ ಕೋಡಗ ಹುಟ್ಟಿತ್ತು|4 


ಕೋಡಗದ ಕುಂಡೆಯಲ್ಲಿ ಸಿರಿಯಕ್ಕ ಹುಟ್ಟಿ ದಳು (ಸುಂಕಬಂ. ೭೪) ; 


೧೮೮೩ 


ಕುಂತಣ 


ಕುಂಡೆಗಳನಲ್ಲಾಡಿಸುತ್ತಂ ಮುಂಡುಗಾಜನು ದೆಸರಿದೇವನ ಬಳಿವಿಡಿದು 
ಸಾರ್ದು (ಬಸಪು. ೩೮-೧೮) ; ಕಂರುವು ಕುಂಡೆಗೆ ಹೊಲ್ಲ ಕುರುಡನ 
ಕೋಲು ಕಳಹೊಲ್ಲ (ಸರ್ವಜ್ಞ. ೭೨೪); ಕೆಲಸವಿಲ್ಲದ ಬಡಗಿ ಮಕ್ಕಳ 
ಕುಂಡೆ ಕೆತ್ತಿದ (ಗಾದೆ); ಕುಂಡೇಮೇ ಲೆ ಹೊಡೆದರೆ ದವಡೇಹಲ್ಲು 
5 | ಉದುರಿತು (ಗಾದೆ). ೨. ಪಾತ್ರೆ ಮೊದಲಾದುವುಗಳ ತಳ: ಕುಂಡೆ 
ಯಿಲ್ಲದ ವಂಗಿ (ರೂಢಿ). ಕುಂಡಿ, : ಉಂಡಮೇಲಿ ಬಾಯಿ ತೊಳೆಯೋ 
ದಿಲ್ಲವೋ ನೀವು ಕುಂಡಿಗೆ ನೀರೆರೆಯೋದಿಲ್ಲ (ಬಜ್ಞರಾ. ೭-೧೧೪); ಮಸ್ಸಿ 
ಮತ್ತು ಓಸ್ತೆನ್‌ . . ; ಕುಂಡಿ ಊರುವ ವೇಳೆಗೆ, ದ್ವಾರೆಪ್ರದೇಶದಲ್ಲಿ 
ಪೂರ್ನಪರಿಚಯದಾಕೆ ಕಾಣಿಸಿಕೊಂಡಳು (ಪುನರು. ೪೫೮). 
ಕುಂಡೆಯಕುಲು - ಜಘನ ಕೂಪ: “ಕುಕಂಧರಃ, ಜಘನಕೂಪ।- 
- ಈ ೨ಕುಂಡೆಯ ಕುಟಕಿ (ಹಲಾಯು. ೮೫-೩೫೯). ಕುಂಡೆಯೂರು - 
ಕುಳಿತುಕೊ: ಇನ್ನೊಬ್ಬ ಮುದುಕ ಬಂದು... ತಾನೂ ಕುಂಡೆ 
ಯೂರಿದ (ಮೂರುದಾ. ೧೭೬). ಕುಂಡಿಸೀಳು - (ಉಳ) (ಅಕ್ಷರದ) 
ಹೊಕ್ಕುಳ ಸೀಳು: "ದ' ಕುಂಡಿ ಸೀಳಿದರೆ "ಧ? ಮಹಾಪ್ರಾಣವಾಗುತ್ತದೆ 
(ಕೂಢಿ). 
[ದೇ. ॥ ತಮಿ. ಮಲ. ಕುಣ್ಣಿ ; ಶುಳು. ಕುಲ್ಲಿಗೆ; ತೆಲು. ಕುಟ್ಟಿ] 
ಕುಂಡೆ (ನಾ). ಕುಂಡ: ನಾಯಿ ಮತ್ತು ಮನುಷ್ಯರು ಒಂದೇ 
ಹೊಲಸು ತುಂಬಿದ ಕುಂಡೆಯಲ್ಲಿ ಅನ್ನವನ್ನು ಅರಸುತ್ತಿದ್ದರು 
(ಅನ್ನದಾ. ೫೦). [೮ ಸಂ. ಕುಂಡ] 
20 ಕುಂಡೆಚಣ್ಣ (ನಾ). ಕುಂಡೆಯನ್ನು ಮುಚ್ಚುವಷ್ಟು ಮಾತ್ರ ಇರುವ 
ಬಿಗಿಯಾದ ಗಿಡ್ಡ ಚಣ್ಣ: (ಕ). [ಕುಂಡೆ * ಚಣ್ಣ (ಆ ಡಲ್ಲಣ)] 
ಕುಂಡೆಹಡಕ (ನಾ). ಸಜಾತಿ ಮೈಥುನದವನು : (ಕಿ). 
[ಕುಂಡೆ, * ಹಡಕ) 
ಕುಂಡೋದರ (ನಾ). ಒಂದು ದೊಡ್ಡ ಭೂತದ ಹೆಸರು: (ಕಿ). 
[ಕುಂಡ? + ಉದರ] 
ಕುಂತ (ನಾ). ೧. ಒಂದು ಬಗೆಯ ಆಯುಧ; ಈಟ; ಭರ್ಜಿ: 
*ಕುಂತಮೆನಲು ಸಬಳ೦? (ಮಂಗರಾ. ೮೮-೩೭) ; ನಕುಲ ಕುಂತ 
ಕೆಬಳಿತೆ ಶರೀರನಾಗಿರ್ದ ದೆಂದಶೂಕನೆನಿಸಿದ ಶತಬಿಂದುವಿನ ಸುತ ಪಂಚಕ 
ಮುಮಂ (ಗದಾಯು. ೪-೬೩ವ) ; ಕುಂತದೆ ಕುತ್ತೀಡಾಡಿ ನಭೋಂತ 
ಕ್ಳೊಗೆದಿರ್ದ ಸುಭಟತತಿ ಖಡರಬಲಭ್ರಾಂತಿಯನಿನಿಸಂ ಜನಿಯಿಸೆ (ಜಗವ. 
೭-೫೬) ; ಸಬಳದ ಸೆಲ್ಲಹದ ಕುಂತದ ಹಥಳದ ಕುದುರೆಗಾಳೆಗದ ಬಿಂನಣ 
ದೊಳು(0೦)ನ್ನತಿಕೆವಡೆದ (ಸೌಇಇ. 13(-1; ೩೪೩-೨೦ 1276) ; ಖಡುಗ 
ತೋಮರೆ ಪರಶುಗಳ ಕಕ್ಕಡೆಯ ಕುಂತದೆ ದಿಂಡಿವಾಳದ ಕಡುಗಲಿಗಳುಟಕಿ 
ಮಗ್ಗಿದರು (ಕುವ್ಯಾಭೀ. ೪-೩೮) ; ಹರಿಗೆ ತೋಮರ ಕುಂತ ಖಡ್ಗಾದಿ 
ಕೈದುಗೆಳ (ನವಮೋ. ೧೨-೪೦). ೨. ಚಿಕ್ಕಪ್ರಾಣಿ; ಕೀಟ: (8). 
(ಸಂ. 
ಕುಂತೆಗಾಜಿ (ನಾ). ಕುಂತವೆಂಬ ಆಯುಧವನ್ನು ಹಿಡಿದವನು : 
“ಪ್ರಾಸಿಕಃ, ಕೌಂಲತಿಕಃ -ಈ ೨ ಕುಂತಗಾಅ ೫ (ನಾಚಿರಾ. ೧೩೪). 
[ಕುಂತ*--ಕಾಜ) 
40, ಕುಂತಣ (ನಾ). ೧. ಕೂದಲು; ಕೇಶ: ಆನಾಡ ನಡುವೆ ಭೂಸತಿಯ 
ಕುಂತಣದಂತೆ ತಾನುಜಕೆ ಕಣ್ಣೊಪ್ಪುತಿಹುದು ಮಾನಿತ ಕುಂತಣ ಜನಪದ 
(ಕುರಾಸಾಂ. ೨-೬೭), ಕಡುಗರ್ಪುದಳೆದು ಕವಲಿದ ಕುಂತಣಂ 
(ಏಕೋಪು. ೬-೩೯). ೨. ಕುಂತಳದೇಶ : ಇನ್ನೀ ಏಕುಂತಣದೇಶಕ್ಕುನ್ನತ 
ನಾಚಾರ್ಯ ವರ್ಯ ರಾಯಾಚಾ ರೃ ೦ (ಮುಂಬರಾ. ೧೯೧೫, ೩೩೭-೧; 
17ನೆಯಶತ) ; ಎನೆ ನಸುನಗುತ ಕುಂತಣದೇ ಶಾಧಿಪನನುನಯದಿಂ ಕರೆದು 
[< ಸೆಂ. ಕುಂತಲ) 
119 


13 


25 


33 


(ಕುರಾಸಾಂ. ೧೭-೧೯). 


ಕುಂತಣಲಲಾಮ 


ಕುಂತಣಲಲಾಮ (ನಾ). ಕುಂತಳದೇಶಕ್ಕೆ ಭೂಷಣವಾದವನು; 
—ಭೂಷಣನಾದವನು: ಸಾಕ್ಟಾತ್‌ ಪ್ರಣವ ಮೂರುತಿ ನಿತ್ಮಮಾ 
ಕುಂತಣಲಲಾಮಂ ಶ್ರೀಕರಂ ನಮಗೀಗೆ ಸಂತಸವ (ಶಂಕದಾ. ೧೦-೧). 

[ಕುಂತಣ 1 ಲಲಾಮ)] 

ಕುಂತಲ, ಕುಂತಳ, (ನಾ). ೧. ಕೂದಲು; ತಲೆಗೂದಲು: ಸೋಗೆ 
ನವಿಲ್‌' ಬಟಲ್ಮುಡಿಗೆ ಭೃಂಗಂ ಕುಂತಲಕ್ಕೆ . . . ಎಳೆಸೆ (ಮಲ್ಲಿಪು. ೨-೨೦). 
೨. ಮುಡಿಯನ್ನು ಕಟ್ಟಿಕೊಳ್ಳುವ ಒಂದು ಬಗೆ; ಒಂದು ಬಗೆಯ 
ಕೇಶಬಂಧ: “ವೇಣೀ, ಧಮ್ಮಿಲ್ಲಃ, ಕುಂತಳು, ಕಬರೀ -ಈ ೪ ಮುಡಿ? 
(ಹಲಾಯು. ೮೭-೩೭೬) ; *ಆ ಕಬರಿ ಕುಂತಳಂ ವೇಣಿ ಧಮ್ಮಿಲ್ಲಮೆನಲಾ 
ಕಟ್ಟು" (ಮಂಗರಾ. ೯೪-೬). ೩. ಒಂದು ದೇಶ; ಕರ್ಣಾಟಕದ 
ಉತ್ತರಪ್ರದೇಶ: ಪ್ರಾಚೀನ ಕರ್ನಾಟಕದ ಉತ್ತರ ಪ್ರದೇಶಕ್ಕೆ 
* ಕುಂತಲ''ವೆಂದು ಹೇಳುತ್ತಿದ್ದರು (ಮೈವಾಸ್ತು. ೨). ಕುಂತಳ್ಳೆ : 
೧, ನಂಡನಾವಳಿಗಳಂ ಬಳಸಿರ್ದ ಮದಾಳಿಸಂಕುಲಂಗಳೆ ವಿಸಖಯಾಂಗನಾ 
ಲುಳಿತ ಕುಂತಳದಂತೆವೊಲೊಸ್ಪಿ ತೋಟುಗುಂ (ಪಂಪಭಾ. ೧-೫೩) ; 
ಅಳಿಕುಲ ನೀಲ ಕುಟಿಲಕುಂತಳನುಂ (ಕಾದಂಪೂ. ೯೮೭); ಏಟುದಿನಂ 
ರಸಾಂಜನಂ ಬೆರೆಸದಆ೨ಂ೦ ತಲೆವೂಸೆ ಕುಟಳ ಕುಂತಳಮ ಕ್ಕು ೦ 
(ಲೋಕೊೋಪ. ೯-೫೧) ; ಕುಂತಳಂ ಕೊರ್ಬಿ ಕವಲ್ಲು ಕುಡಿ ನಿಮಿರುತಿರೆ 
(ಬಸರ. ೧-೧೧೫). ೩. ಕರ್ಣಾಟ ಕೋಶಲಮಂದಭದ್ರ ಕುಂತಳ 
ಮಹಾಚೀನಕ ವಿದೇಹ (ಚಿಬಪು. ೬-೫೦) ; ಧರಣೀಕಾಂತೆಗೆ ಕುಂತಳಂ 
ಬೊಲೆಸೆಗುಂ ತಾಂ ಕುಂತಳಂ (ಸಕವೈ. ೧-೪). (ಸಂ. 

ಕುಂತಲಮೇಘ (ನಾ). ಕೂದಲಂತೆ ಕಾಣುವ ಮೋಡ : “ಕೂದಲಿ 
ನಂತೆ ಅಥವಾ ಉಣ್ಣೆಯ ಎಳೆಗಳಂತೆ, ಕೆದರಿಕೊಂಡಿರುವ ತಂತುಗಳುಳ್ಳ 
ಮೇಘದ ರೂಪು: ಕುಂತಲಮೇಘ » (೦೯೫೦೩. ಇಂಕನಿ). 

[ಕುಂತಲಸ- ಮೇಘ] 

ಕುಂತಲಹಸ್ತ (ನಾ). ಉದ್ದವಾಗಿ ಹೆಣೆದ ಜಡೆ; ಹೆಳಲು: “ಕುಂತಲ 
ಹಸ್ತ - ಹೆರಳು? (ಗಂಗಾಮ, ೮೭). [ಕುಂತಲ + ಹಸ್ತ] 

ಕುಂತಲು (ನಾ). ಜ ಕುಂತ: ಮುಂದೆ ಫಿರ್ಯಾದಿ ಪರದ ದೊಂಬೀ 
ಗುಂಪಿನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಭಾರಿಯಾದ ಕುಂತಲನ್ನು 
ನಾವು ಇರಿಸಿಕೊಂಡು (ಮುಸುಗ. ೧೩೪). (ಆ ಕುಂತ] 

ಕುಂತಹಸ್ತ (ನಾ). ಕುಂತವನ್ನು ಕೈಯಲ್ಲಿ ಹಿಡಿದವನು: ಅನೇಕ 
ನೇತ್ರಪಟ್ಟಿಕಾ ಸಟಾಲ ಸರಲ ಕುಂತಹಸ್ತಮಹಾಹಯಾರೋಹಂ . . . 
ಇದು ಲಾಟಬಲಂ (ಆದಿಪು. ೧೩-೪೫ ವ). [ಕುಂತ + ಹಸ್ತ] 

ಕುಂತಳ, "ಕುಂತಲ' ನೋ. 

ಕುಂತಳ (ನಾ). ಒಂದು ಗಿಡಮೂಲಿಕೆ (?): ಅಡ್ಡಣೆ, ಕೆಂಪುಕಲ್ಲು, 
ಕುಂತಳ (ಮೈಔಗಿ. ೫೯-೧೧೭೬). (?) 

ಕುಂತಳಡೇಶ (ನಾ). ೧. ಮುಂಗುರುಳಿನ ಸ್ಥಳ; ಮುಂದಲೆ: ಜಳಧಿ 
ವ್ಕಾವೇಸ್ಟಿತೋರ್ವೀೀಮಹಿಳೆಗೆ ವಿಳಸಲ್ಲೋಳ ಭಾಳಸ್ಥಳೀ ಕುಂತಳದೇಶಂ 
ತಾನೆನಿಪ್ಪಂತಿರಲೆಸೆವ ಲಸತ್ಯುಂತಳಕ್ಷೋಣಿಗೆ (ಎಇ. 21೪, ೨೭೦; 1116). 
೨. ಕುಂತಲವೆಂಬ ನಾಡು: ಭರತಮಹೀಕಾನ್ತೆಯ ಕುಂತಳ 


ದಂತೆಸೆವುತಿರ್ದ್ವ ಕುಂತಳದೇಶದ ತುಂಗಭದ್ರಾನದಿಯಿಂ ತೆಂಕಲ್‌ |] 


(ಸೌಇಇ, 1-1, ೨೯೬-೯ ; 1176) ; ದೇಶಂಗಳೊಳಗೆ ಕುಂತಳದೇಶಮೆ 
ಮಿಗಿಲ್‌ (ಶಾಸಪ. ೮೬-೧೧ ; 1179). 
[ಕುಂತಳ (ಎ ಕುಂತಲ) + ದೇಶ] 
ಕುಂತಳೆಭೆರ (ನಾ). - ಕುಂತಲಹೆಸ್ತ : ಮಲ್ಲಿಕಾ ಕುಸುಮಮನಾಂತ 
ಕುಂತಳಭರಂ (ಜಗವಿ. ೨-೭೧). 
[ಕುಂತಳ (ಐಕುಂತಲ) * ಭರ] 


೧೮೮೪ 


ಕುಂದ್ಕ 


ಕುಂತಳವಿಸಯೆ (ನಾ). - ಕುಂತಳದೇಶ : ಅನುಪಮರವನಿಪರನ್ಶಾ 

ವನಿಪ ಶ್ರೀಕುಂತ[ಳ][ಕೈ)ಕೆ ನಿದಿ ನಿಜಾವನಿಗೆ ತೆಗೆಯಲ್ತತದೀಯಾವನಿ 

ಕುಂತಳ ವಿಷಯನವೆನಿಸಿ ಪೆಸರ್ವ್ವೈತ್ತೆಸೆಗುಂ (ಕಇಆ, ೨-೨-೨೨ ; 1056). 
[ಕುಂತಳ (ಎ ಕುಂತಲ) + ವಿಷಯ] ' 

5 | ಕುಂತಳಿಕೆ (ನಾ). "ಒಂದು ಜಾತಿಯ ಹಕ್ಕಿ” (ಪಂನಭಾ. ಕೋಶ); 
ಪೊನ್ನ ಬೆಳ್ಳಿಯ ಪದ್ಮರಾಗದಪಚ್ಚಿಯ ಗಿಳಿಯ ಕೋಗಿಲೆಯ ಕೊಂಚೆ 
ಯಂಚಿೆಯ ಕುಂತಳಿಕೆಯ ಮಾಟಕ್ಕಿಯ ಸಿಪ್ಪುಗಳೊಳ್‌ ತೀನಿ 
(ಪಂಪಭಾ. ೪-೮೭ ವ). [4 ಪ್ರಾ. ಕುಂತ ಗಿಳಿ) 

ಕುಂತಾಕುಂತಿ (ನಾ). ಕುಂತಗಳಿಂದ ಮಾಡುವ ಯುದ್ಧ : 
ಕುಂತಾಕುಂತಿಯುಂ ಶಸ್ತ್ರಾಶಸ್ತ್ರಿಯುಂ ಖಿಲ್ಲಾ ಖಟ್‌ ಯುಮಾದ 
ಕಾಳೆಗದ (ಅನಂಪು. ೧೪-೨ ವ). (ಕುಂತ + ಕುಂತ] 

ಕುಂತಾಗ್ರ (ನಾ). ಈಟಯ ತುದಿ; ಕುಂತಾಯುಧದ ಮೊನೆ: 
ಕುಣಿವ ಕುಂತಾಗ್ರದಲಿ ಜೋಲುವ ಹಿಣಿಲುಗರುಳೊಪ್ಪಿದವು 
(ಕುವ್ಯಾಭೀ. ೪-೪೪). [ಕುಂತ + ಅಗ್ರ) 

ಕುಂತಾಚಾರ್ಯ (ನಾ). ಒಬ್ಬಾತನ ಹೆಸರು: ಕುನ್ತಾಚಾರ್ಯ 
ಲಿಖಿತಂ (ಎಕ. 1%, ಹೆಗ್ಗಡ. ೪-೩೫ ; 750). [ಕುಂತ್ಯ + ಆಚಾರ್ಯ] 

ಕುಂತಾಹತಿ (ನಾ). ಈಟಿಯ ಹೊಡೆತ, ಸೆಟ್ಟು : ನೆರೆದ ತಿಮಿರಂ 
ನಿಶಾಕರ ಕರ ಕುಂತಾಹುತಿಗೆ ಬೆರ್ಚ (ಚಂದ್ರಪು. ೪-೨೯). 

[ಕುಂತ ೬ ಆಹತಿ] 


10 


3 


ಕುಂತಿರ್‌ "ಕುಳ್ಕ್‌' ಪರಾ. 

ಕುಂತಿರು "ಕುಳ? ಪರಾ. 

ಕುಂತಿಹುಲ್ಲು (ನಾ). ಒಂದು ಜಾತಿಯ ಹುಲ್ಲು: ಕಾಸಿಹುಲ್ಲು, ಕುಂತಿ 
ಹುಲ್ಲು. . * ಬಿಳೀ ದೊಡ್ಡ ಕಾಚಿಹುಲ್ಲು (ಮೈಡಗಿ. ೨೭-೫೧೭). 

[ಕುಂತ್ಕಿ * ಹುಲ್ಲು (ಆ ಪುಲ್‌)) 

ಕುಂತು "ಕುಳ? ಪರಾ. 

ಕುಂತ್ಯು "ಕುಂದ್ಕು' ನೋ. 

ಕುಂಥು (ನಾ). ೧. ಒಂದು ಬಗೆಯ ಕೀಟ: ಕುಂಥು ಘಣ ಮತ್ಕುಣ 
ದಂಶಮಶಕಲಿಕ್ಸ್ಟಾಯೂಕ ಓಪೀಲಿಕಾದೇಹಿಕಂ . . . ಸಪಾದ ಕೀಟಕಾದಿ 
ತ್ರೀಂದ್ರಿಯಂಗಳ್‌ (ತತ್ತ್ವಪ್ರ. ೯೮). ೨. ಇಪ್ಪತ್ತುನಾಲ್ಕು 
ತೀರ್ಥಂಕರರಲ್ಲಿ ಹದಿನೇಳನೆಯವನು : ಕುಂಥು. .. ವರ್ಧಮಾನ 
ರೆಂಬಿರ್ಪತ್ತುನಾಲ್ಕು ತೀರ್ಥಂಕರರ (ಚಾವುಂಪು. ೪೨೦-೧೪). 

(ಸಂ.] 

ಕುಂದ, "ಕೊಲ್‌? ಪರಾ. 

ಕುಂದ್ಕ "ಕುಂದ್ಕು' ನೋ. 

ಕುಂದ್ಕ, ಕುಂದ್ಮಿ, ಗುಂದ, ಗುಂದೆ (ನಾ). ಬೆಟ್ಟಿ ; ಗುಡ್ಡ : ಗುಣವಪ್ಪ 
ಕುಂದೇಜಕಿ ನಿಂದವರ ಕೋಪಂ ಕ್ಷಣಮಪ್ಪೊಡಂ ತಾಳಲರಿದು 
(ಕು೬೪೯. ೧-೩-೯). ಕುಂದ್ಳಿ. "ಆನೆಗುಂದಿ? ಪರಾ. ಗುಂದ: 
೧. (ಕರಾ) ಹೊಯಿಗೆ ಗುಂದದ ಮೇಲೆ ಗೇರುಗಿಡ ಚೆನ್ನಾಗಿ ಬೆಳೆಯು 
ತ್ತದೆ (ರೂಢಿ). "ಕೊಂಡ' ಪರಾ. ೨. ಮರಳುದಿನ್ನೆ: ಗುಂದದ 
ಮೇಲೆ ಮನೆ ಕಟ್ಟಿದರೆ ಎಸ್ಟು ದಿವಸ ಉಳಿದೀತು (ರೂಢ). ಗುಂದೆ; 
ನಿರ್ಜನವಾದ ಆ ಗುಂದೆಯ ತುದಿಯಲ್ಲಿ ಮೊಳೆತ ಆ ನಗುವಿನಿಂದ 
ನಿರ್ಮಲೆಗೆ ಆಶ್ಚರ್ಯವಾಯಿತು (ಮೂರುದಾ. ೨೨೬) ; ಗುಂಬೆಗಳಲ್ಲೆಲ್ಲ 
ಅಲೆದು ಸುರಗೀಕಾಯಿಗಳನ್ನು ಹೆಕ್ಕಿ, ಬುಟ್ಟಿಯಲ್ಲಿ ತುಂಬಿ ದೇವ 
ಸ್ಥಾನಕ್ಕೆ ಬಂದಾಗ . . . ಎನಿಸಿರಬೇಕು (ಆಬೋಲೀ. ೧೫). 

[ದೇ. ॥ ತಮಿ, ಕುನ್ನು; ಮಲ. ಕುನ್ನು, ಕುಜು; ಕೊಡ. 
| ಕುಂಡೀ; ತುಳು, ಗುಡ್ಡೆ ; ತೆಲು. ಕೊಂಡ ; ಪರ್ಜಿ, ಕೊಂಡಿ) 


35 


45 


ಕುಂದ್ಕ 


ಕುಂದ್ಕ (ನಾ). ಒಂದು ಜಾತಿಯ ಮಲ್ಲಿಗೆ; ಮೊಲ್ಲೆ; ಕೋಲು 
ಮಲ್ಲಿಗೆ: “ಕುಂದಮೆನೆ ಮೊಲ್ಲೆ” (ಮಂಗರಾ. ೩೮-೨೩) ; ವಿದಳತ್ಯುಂದ 
ಶಶಾಂಕ ಶಂಖಧವಳಂ (ಪ ೨ ಪಭಾ. ೭-೬೨); ಆ ಕುಂದದಳ ಧವಳ 
ಲರೋಚನೆಯ ಲಾನಣ್ಮಸುಧಾಸೇನೆ ಸಮನಿಸದಿರೆ ಸಾವು ಸಮನಿಸುಗುಂ 
(ಪಂರಾಮಾ. ೯-೧೬೦ ವ); ವಿರಹಿಯನಳಜಅಕಿಸಿದುದು ಮುದಿತ ಮಧುಪ 
ವೃಂದಂ ಕುಂದಂ (ಪುಷ್ಪ ಪು. ೬-9೨); ಕುಂದಫುನ್ಪ ಅಥವಾ ಮೊಲ್ಲೆ 
ಹೂವನ್ನು ಧರಿಸುವುದರಿಂದ (ಸಕವೈ. ೪೩). ೨. ಓಂದು ಬಗೆಯ 
ಸುಗಂಧದ ಸಸ್ಯ. ೩. ಕುಬೇರನ ನವನಿಧಿಗಳಲ್ಲಿ ಒಂದು: 
ಮಹಾಪದ್ಮ, ಪದ್ಮ, ಶಂಕ, ಮಕರ, ಕಚ್ಛಪ, ಮುಕುಂದ, ಕುಂದ, ನೀಲ, 
ವರವೆಂಬ ನವನಿಧಿಗಳಿಗಧಿಕಾರಮುಂಬಾಗಿ (ವಿವೇಕ. ೨೦೭). ([ಸೆಂ.] 
ಕುಂದಕ, ಕುಂದುಕ (ನಾ). ೧. ಕೊರತೆ; ಕುಂದು; ದೋಷ; 
ಕಲಂಕೆ: ಕುಟಲ ಕುಂದಕವ ಕದಜದ ಶಿವಯೋಗಿ ನಿಟಲಾಕ್ಷನಕ್ಕು 
(ಸರ್ವಜ್ಞ. ೫೪೪); ಗೌರವಕ್ಕೆ ಸ್ವಲ್ಪ ಕುಂದಕನಲ್ಲವೆ? (ದೌಲತ್‌. ೪೪). 
೨. ಅಡ್ಡಿ; ಆತಂಕ: ಇದು ನಮ್ಮ ನಿಯಮಗಳಿಗೆ ವಿರೋಧವಾದುದು 
ಮತ್ತು ಇತರ ಮಕ್ಕಳ ವಿದ್ಯಾಭಿವೃದ್ಧಿಗೆ ಕುಂದಕ ತರುವಂಥದು 
(ಕಂಗಕ. ೯೫). ಕುಂದುಕ: ೨. ಮಂದಮತಿಯು ತೊಡಗಿಬಂದು 
ಹೊಂಮೃಗದಿಂ ಇಂದು ಈ ವನದೊಳು ಕುಂದುಕವದಾಯ್ತು 
(ಹಮಡ. ೨೬). [ಕುಂದ್ಕು * -ಕ್ಕ./ ತಮಿ, ಕುನ್ನಗ ; ತೆಲು. ಕುಂದಕ] 
ಕುಂದಕುಟ್ಕಿಲ, ಕುಂದಕುಟ್ಮಳ (ನಾ). ಮೊಲ್ತೆಯ ಮೊಗ್ಗು: ಕುಂದ 
ಕುಟ್ಮಿಲದಂತಿರ್ಪ ಪಲ್ಸಳ್‌ (ಅದ್ಭುತ. ೧೧-೨೪). ಕುಂದಕುಟ್ಮಿಳ: 
ವನಲಕ್ಷ್ಮೀಕಾಂತೆಯ ಕಾಂತಧವಳದಂತಾಳಿಯವೊಲ್‌ ಸೊಗಯಿಸಿತು 
ಕುಂದಕುಟ್ಮಳ [ಪಾ920, ಲ] ನಿಕರಂ (ಚಂದ್ರಪು. ೨-೬೫) ; ಕುಂದ 
ಕುಟ್ಮಳ ಪೋಲ್ವ ದಂತಪಂಕ್ತಿಗಳೆಲ್ಲಿ (ನವಮೋ. ೭-೧೨). 
[ಕುಂದ್ಕ + ಕುಟ್ಮಲ] 
ಕುಂದಕುಟ್ಮಿಳೆ "ಕುಂದಕುಟ್ಮಲ? ನೋ. 
ಕುಂದಗಂಧಿ (ನಾ). ಮೊಲ್ಲೆಯ ಹೂವಿನಂತೆ ಸುಗಂಧವನ್ನುಳ್ಳವಳು: 
ಕುಂದಗಂಧಿಯ ವದನರುಚಿಗೊರೆನಂದು ಭಂದವೆನಿಪ್ಪುದೆಳೆವೆಜಕೆಯಿಂ 
ದವತಿ ಕಾಂತಿಯೊಳೆಸೆವುದಬಳೆಯ ನಿಸುಪ ನೊಸಲು (ಬಸಪು. ೪-೨೮). 
[ಸಂ. (ಕುಂದ 4 ಗಂಧ + -)] 
ಕುಂದಗಾಮುಂಡ, ಕುಂದಗಾವುಂಡ (ನಾ). ಒಬ್ಬಾತನ ಹೆಸರು: 
ಪೆರ್ಬಾಲಿ ಉತ್ತಮಗಾಮುಣ್ಣರಂಂ ಕುಂದಗಾಮುಣ್ಣರುಂ (ಎಕ. 1%, 
ಶ್ರೀರಂಗ. ೧೬೦-೨೧; 800). ಕುಂದಗಾವುಂಡ: ಕುನ್ನಗಾವುಣ್ಣನ 
ಮುನ್ನೆ ನಿನ್ನು (ಎಕ. ೪11, ಹೊನ್ನಾಳಿ. ೨೩-೪; 934). 
[ಕುಂದ್ಯ * ಗಾಮುಂಡ] 
ಕುಂದಗಾಲು (ನಾ). ಕುಂಟುಗಾಲು; ಊನವಾದ ಕಾಲು: (೪). 
[ಕುಂದ್ಯ (ಆ ಕುಂದ್ಮು) * ಕಾಲು (ಆ ಕಾಲ್‌)] 
ಕುಂದಗಾವುಂಡ "ಕುಂದಗಾಮುಂಡ' ನೋ. 
ಕುಂದಗೆಸೇವೆ (ನಾ). ಒಂದು ಊರಿನ ಹೆಸರು: ಕುನ್ನಸೆಸೇವೆಯ 
ಕಲಿಯನ್ಮು (ಎಕ. ೪111, ಸೊರಬ. ೧೦-೧೨ ; 800). (2) 
ಕುಂದಚ್ಛಾಯೆ(ನಾ). ಮೊಲ್ಲೆ ಹೂವಿನ ಕಾಂತಿ: ಅತ್ರೇಯದ್ಯುತಿಯಂ 
ಪಳಂಚಲೆದು ಕುಂದಚ್ಛಾಯೆಯಂ ಮಿಕ್ಕು (ಚಂದ್ರಪು. ೧-೩೩). 
[ಕುಂದ್ಕ + ಛಾಯೆ] 
ಕುಂದಟ್ಟೆ (ನಾ). ಒಬ್ಬಾತನ ಹೆಸರು: ಬಂಕೆಯನ ಮಗಂ ಕುನ್ನಟ್ಟಿ 
ನಿಡುಗುನ್ನಗೆ ಪಂನೆರಡುಮಾಂನಾಳುತ್ತಿಟ್ಲು ಬಂಕೆಯಂಗೆ ಧರ್ಮ 
ಮಕ್ಕೆನ್ನು ಕುನ್ನಟ್ಟಿಯುಂ ರಾಪನುಂಮಿಲ್ಹು . , . ಆಯ್ಕತ್ತಕ್ಕೆಯ್ಯ 
ಗೊಟ್ಟಿ ಮ್‌ (ಕಣ. 1, ೧೫-೯ ; 9ನೆಯ ಶತ). [?) 


ಗಿ೮೮೫ 


ಕುಂದಣಿ 


ಕುಂದಣ, ಕುಂದನ, ಕುಂದಳ, ಕುಂದಾಣ, (ನಾ). ಚಿನ್ನದಲ್ಲಿ 
ಹರಳನ್ನು ಕೂಡಿಸುವ ಕೆಲಸ, ಎಾಕೆಚ್ಚುವ ಕೆಲಸ: ಕುಂದಣದ 
ಗೊಂಡೆಯೆನೆ ತಾವರೆಯ ಕೋಶದಂತಿರೆಸೆನ ಜೋಳದ ಪಾಟ್‌ಯಂ 
(ರಾಮಾಶ್ಚ. ೧೦೧-೨೭). ೨. ಚೊಕ್ಕ ಚಿನ್ನ; ಅಪರಂಜಿ: ಕುಂದಣಂ 
5 | ಜೊರಕೊಳ್ಳದೀ ಪುರುಷ ರತ್ನಕ್ಕೆ (ಸೌಂದಪು, ೧೨-೩೭) ; ಚಿನ್ನದ ಕಳಶ 
ಕುಂದಣದ ಬೊಗರಿ ಹೊಸಹೊನ್ನದಾಮರೆಗಳ ಮುಗುಳು (ಶ್ರೀಸಾಲ. 
೩-೫೬) ; ಕುಂದಣದುಪ್ಪರಿಗೆಯ ಮೇಲೆ ನವರತ್ನದಿಂದಾದ ಮಂಟಪದಲ್ಲಿ 
(ಭರಚ. ೫-೩) ; ಪೀತಾಂಬರವನ್ನು ಧರಿಸಿದ್ದ ಕೃಷ್ಣನು ಕುಂದಣದಲ್ಲಿ 
ಕೂರಿಸಿದ್ದ ರತ್ನದಂತೆ ಶೋಭಿಸುತ್ತಿದ್ದನು (ವಡಭಾ. ೨೫೨). ಕುಂದನ: 
0 ೨. ಕೀಳು ಚಿನ್ನವ ಬೆರದ ಕುಂದನವನು , . , ತೆಗೆದುಕೊಡುವುದೆನಲು 
(ಭಕ್ತಿಸ. 111, ೨೭). ಕುಂದಳೆ: ೨. ಕುಂದಳದಲ್ಲಿ ಬಣ್ಣಂ 
(ಉಮಾಶ. ಆ). ಕುಂದಾಣ : ೨. ಕುಂದಾಣ ಬಹಂತೆ ಭೂಷಣಕೆ 
ಶ್ರೀಣ ಕರ್ಮಗಳ ಕೈಮಾಟಕೆ ಬಂದು ನಿತ್ರಾಣಿಯಾಗಿರುತಿಹನಾತ್ಮ 
(ಭರಚ. ೬೮-೧೧೧). 
5 (ದೇ. ॥ ತಮಿ. ಕುನ್ಹನ; ತುಳು. ತೆಲು. ಕುಂದನ] 
ಕುಂದಣಗಟ್ಟು (ನಾ). ಚೊಕ್ಕ ಚಿನ್ನದಲ್ಲಿ ಳೆ ಚ್ಚಿದುದು, 
—ಕೂಡಿಸಿದುದು: ಈ ತೀವ್ರ ಚುಂಬಕದೆ ಸೂಜಿಗಲ್ಲನ್ನು... 
ಕುಂದಣಗಟ್ಟಿನ ವಜ್ರಕ್ಕೆ ಒಡ್ಡಿ ಪ್ರಯೋಗಿಸಿ (ಬೆಟ್ಟಅ. ೧೪೮-೨೩). 
[ಕುಂದಣ + ಕಟ್ಟು] 
ಕುಂದಣಗಾರ (ನಾ). ಕುಂದಣಕೆಲಸದವನು; ಅಕ್ಕಸಾರೆ: 
ಕುಂದಣಗಾರನ ಕೆಲಸ (ರೂಢಿ). [ಕುಂದಣ 4 -ಗಾರ (೮ -ಕಾಜ)] 
ಕುಂದಣಗುಸುರಿ (ನಾ). ಚಿನ್ನದಲ್ಲಿ ಮಾಡಿದ ಕೆತ್ತನೆಯ ಕೆಲಸ: 
ಕುಂದಣಗುಸುರಿಯ ನವರತ್ನ ಬಚಿತವಾದ ಚಿತ್ರವಿಚಿತ್ರಾದ್ಭುತ 
ಕೃತಿಗಳನ್ನೂ ( ಬೆಟ್ಟಿ ಅ. ೧೦೮-೧೦) ; ಕುಂದಣಗುಸುರಿಯ ನವರತ್ನ 
ಖಚಿತವಾದ ಸೆಜ್ಜೆಯನ್ನು ಅಳವಡಿಸಿದರು (ಸವತಿ. ೯೭). 
[ಕುಂದಣ + ಕುಸುರಿ] 
ಕುಂದಣಗೆಲಸ (ನಾ). - ಕುಂದಣಗುಸುರಿ: ಶನ್ನಮನೋರಾಜ್ಕದ 
ಕುಸುರಿಗೆಲಸವನ್ನೋ ಕುಂದಣಗೆಲಸವನ್ನೊ . . . ಅಲ್ಲಿ ಬಿಡಿಸಿ 
ಮೂಡಿಸಬೇಕು (ಸವತಿ. 111 ಪ್ರಸ್ತಾವನೆ).  [ಕುಂದಣ + ಕೆಲಸ] 
ಕುಂದಣವಾಳೆ (ನಾ). ಒಂದು ಬಗೆಯ ಬಾಳೆ; ಚಿನ್ನದ ಬಾಳೆ. 
ಕುಂದಣವಾಳೆದೊಡೆ - ಕುಂದಣವಾಳೆಯಂತಿರುವ ತೊಡೆ: 
ಕುಂದಣವಾಳೆದೊಡೆಯಯಿಂದುಮುಖಿಯು (ಶ್ರೀಪಾಲ. ೪-೮೮). 
[ಕುಂದಣ + ಬಾಳ್ಗೆ (ಆ ಬಾಟ್‌)] 
ಕುಂದಣವಿಡು (ಕ್ರಿ). ಒಪ್ಪವಿಡು; ಶೋಭಿಯನ್ನುಂಟುಮಾಡು ; 
ಕಾಂತಿಕೊಡು : ಹರವಾದ ಎದೆ, ಬೆಳ್ಳಿ ಯಂಥ ದಂತಪಂಕ್ತಿ ... ಶರೀರಕ್ಕೆ 
ಕುಂದಣನಿಟ್ಟ ದ್ದವು (ಹಳ್ಳಹಾ. ೭೫) ; ಭಾವಭಾಷೆಗಳ ಜೋಡಣೆಯು 
ಬಂಗಾರಕ್ಕೆ ಕುಂದಣನಿಟ್ಟಂತೆ (ಕನ್ನಜಾ. ೧೮೭). [ಕುಂದಣ 4+ ಇಡು] 
ಕುಂದಣಿ, ಕುಂದಳಿ, ಕುಂದಾಣ್ಕ,ಕುಂದಾಣಿ (ನಾ). ೧. ಒರಳುಕಲ್ಲಿ 
ನಲ್ಲಿ ಧಾನ್ಯಗಳನ್ನು ತಳಿಸುವಾಗ ಹೊರಗೆ ಕಾಳು ಸಿಡಿದು ಹೋಗ 
ದಂತೆ ಇಡುವ ಸಾಧನ; ಬಾವಾಡು; ಕುದುರು; ಬಾಯೋಡು: ಏಡಿ 
ದಿಹ ಡಮರುಗವನೇ ಪಿರಿಯಕುಂದಣಿ ಮಾಡಿ. . .ಮರನ ತಣಿಿದೊನಕೆಗಳ 
ಮಾಡತಿಹರುಷದಿಂಬತ್ತವ ಮಿದಿದರು (ಶಂಕದಾ. ೯-೪೭); ೨. ಒಂದು 
ಊರಿನ ಹೆಸರು: ಶ್ರೀ ನೀರ ರಾಮನಾಥ ದೇವರಸರು ಕುಂದಣಿಯ 
ಬೀಡಿನಲು ಸುಖರಾಜ್ಯಂಗೆಯು ತ್ತಿರೆ (ಎಕ್ಕ ೫, ಶುಮಕೂ, 
೨೬-೬ ; 1787). ಕುಂದಳಿ: *ಕುಂದಳಿಯೆನಲ್ಯಾವೊತ್ತುಗುಂದಣಿ 
(ಮಂಗರಾ. ೬೧-೨೦). ಕುಂದಾಣ್ಯ: ೧. (ಎಸಮ್ಯೆ. 3೪, ೧೫). 


ಅ 


25 


45 


ಕುಂದಣಿಕೆ 


ಕುಂದಾಣಿ: ೩. ಮರದ ಒರಳು: *ಕುಂದಳಿಗೆ, ಕುಂದಾಣಿ 
ಕಟ್ಟಿಗೆಯ ಒರ್ಳು” (ಗುಗಾಮ. ೮೭). 
(ದೇ. ॥ ತಮಿ. ಮಲ. ಕುನ್ನಾಣಿ; ತೆಲು. ಕುಂದಿ, ಕುಂಜಿನೆ] 

ಕುಂದಣಿಕೆ, ಕುಂದಣಿಗೆ, ಕುಂದಳಿಗೆ (ನಾ). - ಕುಂದಣಿ೧: 
ಚಂದ್ರಕಾಂತ ಕುಂದಣಿಕೆಗಳನಿಟ್ಟು ಥಳಥಳಿಪ ಬಜ್ಜರದೊನಕೆಗಳ ಸಿಡಿದು 
(ವೆಂಕಾರಾ. ೫-೬-೪೨). ಕುಂದಣಿಗೆ: ಚಂದ್ರ ಮಾರ್ತಾಂಡರನು 
ಸಂದಿಸಿಯೇ ಪರಿವೇಷ ಕುಂದದೆ ನಿಚ್ಚಬರುತಿರಲು ಜಗವೆಲ್ಲ ಕುಂದಣಿಗೆ 
ಯಕ್ಕು (ಸರ್ವಜ್ಞ. ೧೫೭೪); ಚಂದ್ರಕಾಂತದ ಸಣ್ಣೆಗೆಯೊರಲ್ಲೆ ಹಿಮಾಂಶು 
ಮಂಡಳನವನ್ನು ಕುಂದಣಿಗೆ ಮಾಡಿ (ಮಂತ್ರಶ. ೬೧-೧೪). ಕುಂದಳಿಗೆ: 
*ಕುಂದಳಿಗೆ, ಕುಂದಾಣಿ - ಕಟ್ಟಿಗೆಯ ಒಳ್ಳು? (ಗಂಗಾಮ. ೮೭). 

[ಕುಂದಣಿ + -ಕೆ] 

ಕುಂದಣಿಗೆ "ಕುಂದಣಿಕೆ' ನೋ. 

ಕುಂದತೂರ್‌ (ನಾ). ಒಂದು ಊರಿನ ಹೆಸರು: ಕುನ್ನತೂರ ತುಣು 
ಗೊಳೊಳಾನ್ತಿಜಕಿದು (ಎಕ. ೫, ಮುಳಬಾ.೨೪೪-೩; 890). [? + ಊರ್‌) 

ಕುಂದನ "ಕುಂದಣ' ನೋ. 

ಕುಂದನರೆ (ನಾ). ಒಂದು ಪ್ರದೇಶದ ಹೆಸರು (?) : ಅಲ್ಲಿಂದಂ 
ತೆಂಕಲಾಗಿ ನಡದು ಕುಂದನರೆಯಿಂ ಮೂಡಲು ಚೌಮೂಲೆ ಬಳಿಯ 
ನೆಟ್ಟಿ ಕಲು (ಎಕ. ೫೪, ಗುಂಡ್ಲು ಪೇ. ೧೨೭-೧೦; ?). (7) 

ಕುಂದನಾಡು, ಕುಂದುನಾಡು (ನಾ). ಒಂದು ಪ್ರಾಂತದ ಹೆಸರು: 
ಕುನ್ನನಾಡ ಮೂವತ್ತಜ ಮೊರೆಲ ಮಾರಹೂರ ಎಡಿನಾಡೆಟ್ಟತ್ತರ 
ಬಳಿಯ (ಎಕ. ೪111, ಸಾಗರ ೭-೧೦; 1075). ಕುಂದುನಾಡು : 
ಗಂಗವಾಡಿಚ್ಛಾನ್ನವತಿ ಸಹಸ್ರ ಮಧ್ಯ ಖಿಮ್ಪನ ಕುನ್ಹುನಾಡು ಎಪ್ಪತ್ತರ 
ತತುಮಥ್ಯೆ (ಇಳ. ೪111, ೯೫; 555); ಬಾಬಾಡಿಯ ಮಗ ಎಗರ 
ಬಾದಂ ಕುಂದುನಾಡ ಸರ್ವಹರಿನಲಿ ತುಣುಪೂಾರಿವಿನಲಿ ಬಿದ 
(ಎಕ. 111, ಮಳವ. ೪೬-೪ ; 1187). [ಕುಂದ್ಯ *- ನಾಡು] 

ಕುಂದಮ "ಕುಂದಮ್ಮ' ನೋ. 

ಕುಂದಮರಸ (ನಾ). ಒಬ್ಬಾತನ ಹೆಸರು: ಕುಂದಮರಸರ್‌ ಬನನಾಸೆ 
ಪಂನಿರ್ಚ್ಯಾಸಿರಮುಮಂ ಸಾನ್ಹಳಿಸಾಸಿರಮುಮಂ (ಇಆ. ೪, 
೧೬-೨೩ ; 1019); ಶ್ರೀಮದಿಜಕಿವ ಬೆಡಂಗದೇವರ ಮಗಂ ಶ್ರೀಮತ್‌ 
ಕುಂದೆಮರಸರೆ ಪಾದಪಂಕಜಭ ಮರ (ಎಕ. ೪11, ಶಿಕಾರಿ. ೮೧-೫; 1030). 

[ಕುಂದಮ (೮ ಕುಂದಮ್ಮ) 4 ಅರಸ್ಕ] 

ಕುಂದಮ್ಮು, ಕುಂದಮ (ನಾ). ಒಬ್ಬಾತನ ಹೆಸರು: ಶ್ರೀ ಕುಂದಮ್ಮ 
ಶರಾಭಿನಂ ಪೊಲಿಯೂ ಕೊಜ್ಸೈಿಯೂ ಕಾಲಿಯಮ್ಮನೂ ಇಟ್ಟು ಕೊಟ್ಟಿರ” 
(ಎಕ. ೫113, ಸೊರಬ. ೨೨-೧೧; 800). ಕುಂದಮು: ಮಂಣ್ಣಳಿಕಂ 
ಕುಂದಮಂಗೆ ಕುಪ್ಪಗುಡ್ಡೆಯ ಬಯಲಂ ಕಳಂ ಬಂದು 
(ಎಕ. ೫111, ಸೊರಬ. ೧೮೪-೭ ; 1033). [ಕುಂದ್ಯ + ಅಮ್ಮ] 

ಕುಂದಯ್ಯ (ನಾ). ಒಬ್ಬಾತನ ಹೆಸರು: ಕುನ್ಹಯ್ಶಂ ನೆಕ್ಕುನ್ಹಿ ನಾಡಾಳೆ 
(ಎಕ. ೫, ಚಿಂತಾಮ. ೩೬-೨; 885); ಕುನ್ನಯ್ಯ ಬನನೂಸೆ ಪನ್ನಿರ್ಬ್ಸಾ 
ಸಿರಮನಾಳುತ್ತಿರೆ (ಎಕ. ೪111, ಸೊರಬ. ೨೮೩-೪ ; 1073). 

[ಕುಂದೈ 4 ಅಯ್ಯ] 

ಕುಂದರಕಡ್ಡಿ ಹುಲ್ಲು (ನಾ). ಒಂದು ಬಗೆಯಸಸ್ಯ: (ನೈಇಗ. 
೪೬-೯೧೯). [ಕುಂದರ + ಕಡ್ಡಿ + ಹುಲ್ಲು (ಆ ಫುಲ್‌)] 

ಕುಂದರಗೆ, ಕುಂದುರಗೆ (ನಾ). ಒಂದು ಪ್ರದೇಶದ ಹೆಸರು: 
ಬೆಳ್ಳಲಿ ಮೂನೂಜುಮಾಂಕುನ್ನರಗೆ ಎಚ್ಚಿತ್ತುಮಾಂ ಕುನ್ಹೂರಯ್ನೂ 
ಜುಮಾಂ (ಕಣ. 1, ೧೫-೬; ಸು- 866). ಕುಂದುರೆಗೆ: ಕುಂದುರಗೆಯ 
ಜಿನಮಂದಿರೆಮುಮಂ (ಸೌಇಇ. X1-i, ೧೦೩-೩೪; 1070). -([?) 


೧೮೮೬ 


೦ 


15 


40 


ಕುಂದಿಸು 


ಕುಂದರದನೆ (ನಾ). ಮೊಲ್ಲೆಯ ಮೊಗ್ಗುಗಳಂತೆ ಹೆಲ್ಲುಗಳನ್ನುಳ್ಳ 
ವಳು: ಕುಂದರದನೆಯರು ಬಯಸುತ ಬರೆ (ನೆಂಕಾರಾ. ೩-೬-೧೮). 
(ಸಂ. ಕುಂದರದನಾ (ಕುಂದ 4 ರದನ + -)] 
ಕುಂದರಮಾವು (ನಾ). ಒಂದು ಜಾತಿಯ ಮಾವು; ಸುಗಂಧ 
ಮಾವು: ಬಾಳೆ ಹೊಂಬಾಳೆ ಕುಂದರಮಾವುಯಿಮ್ಮಾವು ತಾಳೆ 
ಹೊಂದಾಳೆ ಕರ್ಜೂರ ಘನಸಾರೆ (ಗುಭಚ. ೮-೨೩). 
[ಕುಂದರ 4 ಮಾವು] 
ಕುಂದರ್ಕುಲುಕಿ, ಕುಂದಲಗುಜುಕಿ (ನಾ). ಒಂದು ಊರಿನ 
ಹೆಸರು: ಕರಡಿಕುಜುಕಿ ಮೇಲ ಕಾರಣ ಎ ವಿಗ್ಗನಲೆ ಕುನ್ನರ್ಕ್ಯು 
ಜುಕಿಯೆ ಮೂಡೈ ಒಲಕ್ಟಿಎ (ಎಕ. 2೭ (5), ಚಿಕ್ಕಬ. ೬೬-೨೧; 850). 
ಕುಂದಲಗುಯುಕಿ: ಮಳಲೂರ ಸ್ಥಳದ ಕುಂದಲುಗುಜುಕಿಯೆ 
ಗ್ರಾಮಗಳಿಗೆ (ಎಕ. ೫, ಶಿಡ್ಲಘ. ೭೯-೩ ; 1573). 
(ಕುಂದರ? * ಕುಲು] 
ಕುಂದಲಗುಖುಕಿ "ಕುಂದರ್ಕುಅುಕಿ' ನೋ. 
ಕುಂದವಾಸಿ (ನಾ). ಒಬ್ಬಾತನ. ಹೆಸರು: ಮಲಗಾಜರ ಕುನ್ನವಾಸಿಯ 
ಮಗಂ ಮರಮ್ಮವರೆದ ಲಿಕಿತನ್‌ (ಎಕ. ೪111, ಸೊರಬ. ೨೨-೧೦,800). [?] 
ಕುಂದವಿಗೆ (ನಾ). ಒಂದು ಊರಿನ ಹೆಸರು: ಮುಗುನ್ನ ಪನ್ನೆರಡರ 
ಬಿಳಿಯ ಬಾಡ ಕುನ್ಹವಿಕೆ (ಇಆ. 1%, ೨೦೯-೩೪; 1075). [2] 
ಕುಂದಳ "ಕುಂದಣ' ನೋ. 
ಕುಂದಳಿಗೆ "ಕುಂದಣಿಕೆ? ನೋ. 
ಕುಂದಶಕ್ತಿ (ನಾ). ಒಬ್ಬಾತನ ಹೆಸರು: ಕುನ್ನಶಕ್ತಿರ್ನ್ನಾಮ ರಾಜಾ 
ಭೂತ್‌ (ಸೌಇಇ. ೫%, ೩-೬ ; 8ನೆಯ ಶತ). [?1 
ಕುಂದಾಡಿ (ನಾ). ಒಂದು ಊರಿನ ಹೆಸರು (?) : ಮರೂಜು ಕುನ್ಹಾ 
ಡಿಯ ನೆಟಿಲಗುಡಿಸಿದ ತ್ರೈಲೋಕ್ಕವೀರಕೆ ಕೊಟ್ಟಮಣ್ಮು ಇರ್ಬಣ್ಣುಗ 
(ಎಕ. 20, ಬೆಂಗಳೂ. ೪೦-೮ ; 870). [2] 
ಕುಂದಾಣ, "ಕುಂದಣ' ನೋ. 
ಕುಂದಾಣ್ಯ "ಕುಂದಣಿ' ನೋ. 
ಕುಂದಾಣಿ "ಕುಂದಣಿ' ನೋ. 
ಕುಂದಿ, (ನಾ). (2): ಅತನ ಮಗನಪ್ಪ ಮುಕುಂದಿಯ ಕೊಂದ 
ಕುಂದಿಯ ಭೀಮನಿಂ ಆತನ ಮಗನಪ್ರ ವಿಕ್ರಮಾದಿತ್ಯದೇವನಿಂ 
(ಗದಾಯು. ೨-೭ ವ). [2] 
ಕುಂದ್ಕಿ “ಕುಂದ್ಯ' ನೋ. 
ಕುಂದಿಗ (ನಾ). ಒಬ್ಬಾತನ ಹೆಸರು: ಮೊನೆಯೊಳ್‌ ಕುನ್ಹಿಗ ನಿನ್ನ 
ನೆನ್ನು ಪೆಜರಿನ್ನೇವಣ್ನಿಪರ್‌' (ಎಇ. ೫೩೪, ೩೩೧-೭; 1078) ; ಪಡೆದಂ 
ಕುನ್ಹಿಗನೊಳ್ಸಡೆದಂ ನಡು[ನಾ][ಡ] ತೀರ್ತ್ಥವೀ ಮಹಿಮೆಗಳಂ 
(ಸೌಇಇ. XX, ೨೪-೧೪; 1034), (2) 
ಕುಂದಿಡು (ಕ್ರಿ). ತಪ್ಪುಹೊರಿಸು; ದೋಷಾರೋಪಮಾಡು; 
ನಿಂದಿಸು: ನೋಡದೆ ವಿನೂತನ ಕವಿತೆಯೆಂದು ಕುಂದಿಟ್ಟು ಜಜದೊಡೆ 
ಪೇಳ್ಹವನೊಳಾವದೊಣೆಯಂ (ಜೈಮಿಭಾ. ೧-೭). 
[ಕುಂದು + ಇಡು] 
ಕುಂದಿಸು (ಕ್ರಿ). ೧. ಕುಗ್ಗಿಸು; ತಗ್ಗಿಸು; ಕೊರಗಿಸು; ಕಡಮೆ 
ಮಾಡು ; ಕ್ಷೀಣಗೊಳಿಸು : ತೇಜಮಂ ಕುಂದಿಸಿ ತಾನೆಯಗ್ಗಳಮಾಗೆ 
ಮುಂ ತೊಟ್ಟಿಂಬನದನುಗಿದು ಕುಂದಿಸಿದಂ 
ಭಯದಿಂ ಕರ್ಣನೆಂದು ಲೋಕಂ ನಗದೇ (ಪಂಪಭಾ. ೧೨-೧೯೯) ; 
ವಿರೋಧಿಭವನೋಪಗತ ಗ್ರಹಮಾ ತೃತೀಯ ಭಾಗಮನದು ತನ್ನ 
ನೊಂದು ಕುಡುವಾಯುವಿನೊಳ್‌ ಕ್ಷಣದಿಂದ ಕುಂದಿಕುಂ (ಜಾತತಿ. ೮-೪); 


(ವಡ್ಡಾರಾ. ೬೬-೫); 


ಕುಂದು, 


ತನುವಂ ತಪದೊಳ್ಳುಂದಿಸಿ ವನಿತೆಯರಂ ತೊ ಜಕಿದು (ಧರ್ಮಾಮೃ. 
೫-೧೮೪) ; ಒಂದು ಕಲಶದೊಳೆರಡು ರಸವನು ಕುಂದಿಸದೆ ತಾ ಬೆರಸಿಸುಧೆ 
ಸುರವೃಂದಕೆಜಕಿದನು ಸುರೆಯ ದೈತ್ಮರಿಗೆ (ಸಂಭಪ. ೬-೧೫). ೨, ನಾಶ 
ವಾಗು : ಮುಗುಧ ಭಟಜೀನವು ಕುಂದಿಸಿದುದಾ ಭ್ರಮರ ಪರಿಮಳ 
ಚಂಪಕೋರ್ವಿಯಲಿ (ಸಂಭಪ. ೨೬-೮೫). [ಕುಂದು + -ಇಸ್ಕು] 

ಕುಂದು (ಕ್ರಿ). ೧. ಕುಗ್ಗು; ತಗ್ಗು; ಕೊರಗು; ಸೊರಗು; ಬಡ 
ವಾಗು ; ಕ್ಷಯಿಸು : ಕುಂದು-ಕ್ಷಯೇ, ಪಶುರೋಗೇ ಚ (ಶಮಧಾ) ; 
ಅಲ್ಲಿಯ ಖಚರರ್‌ ,.. ದೇಹ ಪ್ರಮಾಣದೊಳ್‌ ಕುಂದುವರುಂ ಪೆರ್ಚು 
ವರುಮಲ್ಲ (ಆದಿಪು. ೯-೧೨೧ ವ); ದಿವದಿವಸಂಗಳಿಂ ಕುಂದುವುವಲ್ಲದೆ 
ಬಳೆಯವಾಯುವುಂ ವಪುವುಂ (ಅಜಿಪು. ೨-೭೯); ಕಲಿಕಾಳೋದ್ರೇಕ 
ಮನುಜರೆಜಿವು ಪೋಯ್ತಾರ್ಪು ಕುಂದಿತ್ತು ಶೌಚಂ ತೊಲಗಿತ್ತು 
(ಸೌಇಇ. 126-1, ೧೧೭-೬; 1055) ; ಶಿಶುವಿನ ಸಹಸ ಕುಂದದೆನುತ್ತ 
ಖತಿಯಲಿ ಮಿಹಿರಸುತನಡಹಾಯ್ದು ತಡೆದನು ಮತ್ತೆ ಬಾಲಕನ 
(ಕುವ್ಯಾದ್ರೋ. ೫-೫೧) ; ಧಾತು ಕುಂದಿದರೊ ಮಾತು ಕುಂದಲಿಲ್ಲ 
(ಗಾದೆ). ೨. ಬಾಡು; ಒಣಗು ; ಬತ್ತು: ಕಂದಿಕುಂದಿದುದೇಕೀ 
ಲಲಿತಾಂಗಂ (ಆದಿಪು. ೩-೨೫); ಮಾಗಿಯ ತೊಜಕಿಯಂತೆ ಕುಂದಿ 
(ಧರ್ಮಾಮೃ. ೧೪-೪೨) ; ರಾಯ ಮನಪೊಲಿದೇಆಸಿದರೇಜುವುದು ದೊರೆ 
ಮನಮುಜಕಿಯೆ ಕುಂದುವುದು (ಕುವ್ಯಾಕ. ೧-೨೪); ಚಂದಿರನೊಳಗೆ 
ಕಪ್ಪುಂಟು ಬೆಳ್ತಿಂಗಳು ಕಂದಿ ಕುಂದಿ[ಪಾಠಾಂ. ಕೊಂಡಿ]ಹುದೋ 
ನಿರ್ಮಲವೋ (ಭರಚ. ೧-೧೦). ೩. ತಪ್ಪು: ನೀಮುಂ ತಾಮುಮೊಂದೆಡೆ 
ಯೊಳಿರೆ ಕಿಸುಜುಂ ಕಲಹಮುಮೆಂದುಂ ಕುಂದೆದು (ಪಂಪಭಾ. ೪-೮ ವ); 
ಮೊದಲೊಳಜಗಣಂ ಕುಂದದೆ ಬರ್ಕೆ (ಛಂದೋಂಬು. ೫-೨೪೨) ; 
ದೇವರ್ಗ್ಗೆ ಒನ್ನು ನನ್ಹಾದೀವಿಗೆ ಚನ್ನ ಸೂರ್ಯ ಕೃತಂ ಕುನ್ನದೆ 


೧೮೮೭ 


ಕಾ 


0 


5 


ನಡೆವನ್ತಾಗೆ (ಎಕ. ೫1೪, ಮಳವ. ೧೨೪-೧; 1024) ; ಕುಂದದಿವರ್‌ | 


ಪೇಲಕ್ಟೋದಿಂಗೊಂದುಮೊಗಂ ನೆಜೆಯದೆಂದು ಬಹುಮುಖನಾದಂ ಸಂದ 
ಪಿತಾಮಹನೆನೆ (ಅರ್ಧನೇ. ೧-೧೭) ; ಗೋವಿಂದೆ ತನ್ನಯ ಪೀತಾಂಬರವ 
ಕುಂದದೆ ಭೂಮಿಗೆ ಪೊದಿಸಿದೊಲಿರುವುದು ಗಂಧಶಾಲಿಯ ವನ ಕಳಿತು 
(ಮೋಹತ. ೨-೫೨), 

[ದೇ. ॥ ಶಮಿ. ಕುನ್ನು; ಮಲ, ಕುಜು; ತುಳು, ಕುಂದು; 
ಕೊಡ. ಕೊರು] 
ಕುಂದು, (ಕ್ರಿ). ನಿಲ್ಲಿಸು; ಸ್ಥಾಪಿಸು; ಇಡು : ಅನ್ತೆಗೆಯ್ವೆನೆನ್ವು ಆಣೆ 
ಪತ್ರಮಂ ಕೊಟ್ಟು ತ್ರಿಪುರಾಂತಕದೇವರೆ ಬಳಿ ನೀರಂ ಕುಡಿದೀ ಪಡಿ 
ಯಲ್‌ ಶಾಸನಮಂ ಕುಂದುವನ್ತಾಗಿಯೊಡಂಬಟ್ಟು ಬಂದನಾಕ್ರಮದಲೆ 
ಮಲೆಯಾಟ ಪಂಡಿತದೇವರುಂ ತಾನುವಿಲ್ಲು . ಹೊಟಿಲಲುಂ 


30 


ಕುಂದುಗುಲ 


೩. ದನಕರುಗಳಿಗೆ ಬರುವ ಒಂದು ರೋಗ; ಸೆಲೆ: “ಕುಂದು 
ಕ್ಷಯೇ, ಪಶುರೋಗೇ ಚ? (ಶಮಧಾ); ಕುಂದಣದಾನಿನಂತೆ ಕಾಲಂ ಬಡಿವ 
ಪುರಜನವಮುಮಂ (ಧರ್ಮಾಮೃ, ೩-೨೦೬). ಕುಂತ್ಯು: ೧. ಆ ದ್ವಿಜ 
ನಂಶಕೆ ಕುಂತಾಯಿತೆಂದು ಕೋಪದೊಳು (ನೀಮಿಸಂ. ೬-೨೭); ಸಕಲ 
ಮಾಹೇಶ್ವರರ ಸೇವೆಯಂ ಕುಂತಾಗದಂತೆ ಮಾಡಲು (ಚೀರಮ. ೬-೩೪); 
ಕುಂತು ನನ್ನದು ತೇಜ ನಿನಗೆಂದ ಮೇಲೆ ಕೋಪಾಂತರವೇನಣ್ಣ 
(ಭರಚ. ೫೧-೧೦೧); ಕುಂತಿಲ್ಲದಲೆ ಪ್ರಸನ್ನತೆನೆತ್ತು ದಾನವನ ತಾಂ 
ತಲೆಯ ತಜಕಿದು (ವೆಂಕಾರಾ. ೨-೧೪-೪೦) ; ಈ ಕಾಂತೆಯೆಂ ಸಲಹಿ 
ದೊಡೆ ಕುಂತಹುದೆ ಮಾಯಾಂತಕನೆ (ಪ್ರಭು. ೫-೧೫೭). ಕುಂದ. 
೧. "ಕುಂದಗಾಲು' ಪರಾ. 

ಕುಂದುಕೊರತೆ - ಅರೆಕೊರೆ: ತಮ್ಮ ಕಾರ್ಯಕ್ಷೇತ್ರದ ಕುಂದು 
ಕೊರತೆಗಳನ್ನು ಕಂಡುಕೊಂಡು (ಶಿಕ್ಷದ. ೩೨೮). ಕುಂದುತರು- ಕಲಂಕ 
ವನ್ನುಂಟುಮಾಡು; ಡೋಷತರು: ಆ ಶಾಸ್ತ್ರಿ ಸಿಕ್ಕಾಪಟ್ಟಿ ಭವಿಷ್ಯ 
ಹೇಳಿ ಜ್ಕೋತಿಸಶಾಸ್ತ್ರಕ್ಕೆ ಕುಂದುತಂದನು (ರೂಢಿ). ಕುಂದುನಿಂದೆ ಎ 
ಕೊರತೆ ಹಾಗೂ ದೂಷಣೆ; ಅಪಖ್ಯಾತಿ: ಅಂದುವಿಂದಾವಾವ ಕಾಲ 
ದೊಳೆಂದುವುಂ ತಾಂ ಕುಂದುನಿಂದೆಗಳೊಂದುವಿಲ್ಲದ ಮಂದಮಹಿಮಾನಂದ 
ದಿಂದಿರ್ಪ (ಬಸಪು.೧೯-೩೧). ಕುಂದುಪೆರ್ಚು, ಕುಂದುಹೆಚ್ಚು - ಕಡಮೆ 
ಹಾಗೂ ಹೆಚ್ಚು ; ನ್ಯೂನಾಧಿಕ್ಯ : ಕುಂದು ಫೆರ್ಚುಗಳಿಗೆ ಕೊಸರೆದೆ 
ಕರ್ಣನುಮಂದವನೊಳ್‌ ಕಾದಿದನು (ಕರ್ಣವೃ. ೬-೨); ಶಿಷ್ಕನ ಕುಂದು 
ಹೆಚ್ಚುಗಳಾರೆದೆಂಬುದ ಪೇಳು ನೀನೆಂದ (ಕುವ್ಯಾದ್ರೊ. ೧೪-೧೯); 
ಕುಂದುಹೆಚ್ಚಿನ ಪಾಡುಪಂಥದ ಕಂದು ಕಸರಿನ ಕಲಿಮನದ ಕಡುಹಿಂದೆ 
ಕಯ್ದುಡುಕಿದರು (ತೊರರಾ, ೪-೩-೬); ಕುಂದುಹೆಚ್ಚಿಲ್ಲದ ಕಂದಿನೊ 
ಳಂದದ .. . ಶಾಂತ ಮೂರ್ತಿ ಪ್ರಭೀಂದು ಮುನಿಪಗೆಜಗುವನೆನು 
(ಅಂಜಚ. ೧-೫೫). [< ಕುಂದು] 


ಕುಂದು (ನಾ). ಒಂದು ತೊರೆಯ ಹೆಸರು: ಪೂರ್ವಸ್ಥಿತಿ ಕುನ್ನೆಮೃ 


ತೊಜಕಿ ಮೇರೆ (ಇಆ. 201; ೧೨೭-೧೨; 803). [7] 


ಕುಂದ್ಕು (ನಾ). ಒಂದು ಬಗೆಯ ಸುಗಂಧ ದ್ರವ್ಯ; ಕುಂಮರುಕ: 


(ಕಿ). [ಸಂ.] 


ಕುಂದುಂಗೋಳೆ (ನಾ). ಒಂದು ಊರಿನ ಹೆಸರೆ: ಕುಂದುಂಗೋಳಂ 


ಕಾಡಲೂರಿಟ್ಟಿಗೆ (ಎಇ. ೫111, ೪೭-೬೭; 1112). [?] 


ಕುಂದುಕ "ಕುಂದಕ' ನೋ. 
ಕುಂದುಕೇರು (ಕ್ರಿ). ದನಗಳಿಗೆ ಕುಂದುರೋಗ ನಿವಾರಣೆಗಾಗಿ 


ಮೊರದಲ್ಲಿ ಬೂದಿಹಾಕಿಕೊಂಡು ಕೇರು, ತೂರು: 
(ಎಸಮೈ. ೫೪, ೪೧). [ಕುಂದು 4 ಕೇರು, (ಆ ಕೇಜಂ)] 


ಶಾಸನಮಂ ನಿಲಿಸಿದಂ (ಸೌಇಇ. 1x-i, ೧೬೯-೨೬; 1104). [2] 35 
ಕುಂದು, ಕುಂತ್ಕು,' ಕುಂದ್ಯ (ನಾ). ೧. ಕೊರತೆ; ನ್ಯೂನತೆ; 
ದೋಷ; ಕಲಂಕ: ಕುಂದುಂ ಕಳಂಕಮುಂ ಹರಿಣಾಂಕನೊಳ್‌ 
(ಎಇ. 70111, ೩೩೨-೪೩; 929) ; ಬಲಿಯಂ ವಾಮನ ರೂಪದಿಂದಮೆ 
ವಲಂ ಮುಂ ಬೇಡಿದೆಂ ಭೂರಿ ಭೂತಲಮಂ ಕುಂದೆನಗಾಯ್ತೆ 
(ಪಂಪಭಾ. ೯-೨೦), ಅಜಕಿಯದು ಕಪ್ಪೆ ಸಾಗರಮನಂಬುಧಿಗಂತದು |40 
ಕುಂದೆ (ಧರ್ಮಾಮೃ. ೧-೧೧೭) ; ರನ್ನದ ಕನ್ನಡಿಯಂ ನಲವಿಂ ನೋಡಿ ೨. 
ದವಂಗೆ ಕುಂದದೇನಾದಪುದೇ (ಕಬ್ಬಳಾ.೭); ಆವ ಶರದಲಿ ಕೊಡತೆ ನಿನ್ನವ 
ರಾವ ಬಲದಲಿ ಕುಂದು (ಕುವ್ಯಾದ್ರೋ. ೯-೫೬) ; ಕಂದು ಕುಂದಿಲ್ಲದ 
ಸುವೃತ್ತದಿಂದೆಸೆವ ತನಗೆ (ಜೈಮಿಭಾ. ೧೩-೪೯) ; ಇದು ಅವರ ಪ್ರತಿಷ್ಮೆಗೆ 
ಕುಂದು (ಯಕ್ಷಪ್ರ. ೧೦೬). ೨. ಕೀಳಾದುದು ; ಹೀನವಾದುದು:|45 
ಮೆಣಸು ಹುಳಿತಡೆ ಜೋಳದಿಂ ಕುಂಡೆ 


ಕುಂದುಗಳೆ (ಕ್ರಿ). ಕಲಂಕವನ್ನು ನಿವಾರಿಸು; ದೋಷ ಪರಿಹಾರ 
ಮಾಡು: ವಾರಿನಿಧಿ ಮುನಿ ಕುಡಿದ ಕಪಿ ಕಯ್ಯಾರೆ ಕಟ್ಟಿದ ಕುಂದುಗಳೆ 
ಪೊಜೆ ಸೇರಿತೀ ಪುರ ಸಿರಿಯನೆನೆ (ಸಾಳ್ವಭಾ. ೨-೬). [ಕುಂದ್ಕು + ಕಳ್ಳಿ] 
ಕುಂದುಗಾಣ್‌ (ಕ್ರಿ). ೧. ದೋಷಕಂಡು ಬರು; ಕೊರತೆ ತೋರಿ 
ಬರು : ಕುಂತೀದೇವಿ ನೋನುವುದೆಂಬ ವಿವರವನು ಅಂದೆದಲಿ ವಿರ 
ಚಿಪುದು ಲೋಕವು ಕುಂದುಗಾಣದ ತೆಜದಲಿ (ಸಂಭವ. ೨೦-೧೨೩). 
ಕೀಳಾಗಿ ಕಾಣು; ಕಲಂಕ ಹೊರಿಸು (?): ಕಿರೀಟ 
ಭೀಮರ ಕುಂದುಗಾಬುದು ಲೋಕ ನಮ್ಮನು ತೆಗೆದು ಹಿಂಗಿದರೆ 
(ಕುವ್ಮಾದ್ರೋ. ೧೫-೨೪). [ಕುಂದ್ಕು * ಕಾಣ್‌] 
ಕುಂದುಗುಲ (ನಾ). ಕೀಳುಜಾತಿ; ಹೀನಕುಲ: ಹಂದೆ ಭಟಕೊಳು 
ಹೊಲ್ಲ ನಿಂದೆಯ ನುಡಿ ಹೊಲ್ಲ ಕುಂದುಗುಲದವಳ ತರ ಹೊಲ್ಲ 
[ಕುಂದ್ಕು* ಕುಲ] 


(ಹಚಕಾ. ೧೧-೧೯). (ಸರ್ವಜ್ಞ. ೧೧೫೬). 


ಕುಂದುಗೆ 


ಕುಂದುಗೆ (ನಾ). ಕೊರತೆ; ನ್ಯೂನತೆ: ಸಡಾವಶ್ಯಕ ಕ್ರಿಯೆಗಳಿೊಳ 
ಕುಂದುಗೆಯಿಲ್ಲದುದುಂ (ತತ್ತ್ವಪ್ರ. ೨೬೫). [ಕುಂದ್ದು+-ಗೆ] 

ಕುಂದುಗೊಳ್‌ (ಕ್ರಿ). ಬಡವಾಗು ; ಸೊರಗು; ಕುಂದು: ಇನ | 
ಮಂಡಲಮಂ ಸ್ವರ್ಭಾನು ನುಂಗೆ ಕಡುಗಂದಿ ಕುಂಡುಗೊಂಡಿರ್ಪುದುಂ 
(ಪಂರಾಮಾ. ೨-೩೦). [ಕುಂದ್ಕು *- ಕೊಳ್‌] 

ಕುಂದುನಾಡು "ಕುಂದನಾಡು' ನೋ. 

ಕುಂದುರಗೆ "ಕುಂದರಗೆ' ನೋ. 

ಕುಂದುರು "ಕುಂದೂರು? ನೋ. 

ಕುಂದುರ್ಕು (ನಾ). - ಕುಂದುರುಕ : ಕರಜಂ ಕುಂದುರು ಜಟಿಮಾಂಸಿ 
ರುಜೆಯಿವಂ ಸವನೆಗೊಂಡು ದೇಹಮನಿಂಬಾಗಿರೆ ಧೂಪಿಸಿದಂದು ಮನೋ 
ಹರ ಗಂಧಂ ತಾನದಕ್ಕುಂ (ಲೋಕೋಪ. ೭-೨೯); ಮಳಯರುಹಂ 
ಕುಂದುರು ಕಪಿಜಳೆದ ನಖಂ... ಜಳಮನರೆ ದೂಡಿ ಮಾಡುಗೆ ವಿಳಾಸೆದಿಂ 
ಧೂಸವರ್ಶಿಯಂ (ಲೋಕೋ ಸ. ೭-೩೨); *ಕಣ್ಣಿಗೆ [ಪಾಠಾಂ. 
ಕಣಲಿಗೆ]ಯ ಹುಲ್ಲಬೇರ್‌ ೨ (ಲೋಕೋಪ. ಟೀಕು). (ಸಂ. 

ಕುಂದುರುಕ (ನಾ). ಒಂದು ಬಗೆಯ ಸುಗಂಧದ ಬೇರು, ಗೆಡ್ಡೆ 
*ನಹಗಂಧಃ - ಕುಂದುರುಕ? (ಓಷಧಿ. ೧೪೮). [ಸಂ.1 

ಕುಂದುರುಕಿ (ನಾ). ಆನೆಬೇಲ; ಸಲ್ಲಕಿ: *ತದುಕಿನ ಗಿಡ, ಆನೆಬೇಲ” 
ಅಮರ. ಟೀಕೆ). (ಸಂ. ಕುಂದುರುಕೀ] 

ಕುಂದುರುಜ (ನಾ). ಒಂದು ಬಗೆಯ ಚೇಳು: ಕುಂದುರುಜ 
(ಪಾಕಾಂ. ಗುರುಚ] ರಕ್ತ ಫುಚ್ಛ, ಎನ್ಮೊಚೇಳು, ಶುಕ್ಲ ಕೀಟಿ ಎಂದು 
ಚೇಳುಗಳು ನಾಲು ತೆ (ವೈದ್ಯಸಾ. 11, ೧೯೦). [2] 

ಕುಂದುರುಷ್ಯ (ನಾ). -ಕುಂದುರುಕ : *ಹೇಲಾಖ್ಯಂ, ಮುಕುಂದಃ, 
ಕುಂದಃ, ಕುಂದುರುಃ- ಈ ೪ ಕುಂದುರುಷ್ಯ (ನಾ ಚಿರಾ. ೧೧೦); 
*ಮುಕುಂದಃ - ಕುಂದುರುಷ್ಕ? (ಓಷಧಿ. ೧೨೬). ಕಾಳಾಗರು ಕರ್ಕೊಳ 

- ಚಂದನ ಲವಂಗ ಕುಂದುರುಸ್ಕಾದಿ ಸುಗಂಧದ್ರವ್ಯ ಸಹಿತನಾಗಿ 

(ಆಜಿಪು. ೪-೭೦ ವ). [ಸಂ.] 

ಕುಂದುವಡೆ (ಕ್ರಿ). ಕುಗ್ಗು; ಕಡಮೆಯಾಗು ; ಕ್ಷೀಣಿಸು: ತನು 
ಭೋಗಾಯುಸ್ಕಂಗಳ್‌ ಮನುಷ್ಯರೊಳ್‌ ಕುಂದುವಡೆಗುಮವಸರ್ಪಣ 
ದೊಳ್‌ (ಪಂರಾಮಾ. ೧-೫೮). [ಕುಂದ್ಕು + ಪಡೆ) 

ಕುಂದುಹ (ನಾ). ಕುಂದುವಿಕೆ: 
(ನಾಚಿರಾ. ಕಿ). [ಕುಂದ್ಕು* -ಹ್ಮ) 

ಕುಂದೂರು, ಕುಂದುರು,, (ನಾ). ಒಂದು ಊರಿನ ಹೆಸರು 
ನನ್ನಿಯ ಗಂಗನ ಪರಿ ಬನ್ನು ಬೆ ಳ್ಗೆ ಆಕಿ ಯುಂ ಕುನ್ನೂರು 
ಮುನಿಜಕಿದು ಹೋಗೆ (ಎಕ. ೩11, ತಿಪಟೂ, ೫೫-೨; 680) ; ಕರಡಿಹಾಲ 
ಅಟರಿಗುಪ್ಪೆ 'ಕುಂದೂರು ಬಾಳ ಸಮುದ್ರ (ಎಕ. ೩11 ತಿಪಟೂ. 
೧೦೪-೨೬ ; 1130), ಕುಂದುರು: ಬೆಳ್ವೊಲ ಮೂನೂಜುಮಂ ಪುರಿ 
ಗೆಆಕಿ ಮೂನೂಜುಮಂ ಕುಂ(ನ್ಹು)ರಯ್ನೂಜುಮಂ . .. ಆಳುತ್ತುಮಿರೆ 
(ಸೌಇಇ. ೫1-i, ೪೮-೬ ; 1007). (ಕುಂದ್ಯ? * ಊರು (ಆ ಊರ್‌)] 

ಕುಂದೆ (ನಾ). ಒಂದು ಗಿಡಮೂಲಿಕೆ ; (ಮೈಡಗಿ. ೫೦-೧೦೦೯), [2] 

ಕುಂದೇಲು (ನಾ). (ಕರಾ) (ಅಳತೆ ಮೊದಲಾದುವುಗಳಲ್ಲಿ) ಕಡಮೆ 
ಯಾಗುವುದು ; ಕೊರೆ. [+ ತುಳು. ಕುಂದೆಲು] 

ಕುಂದೊಂದು (ಕ್ರಿ). ದೋಷ ಸೇರು; ಕಳಂಕಹತ್ತು; 
ವಾಗು” (ಪ್ರಭಣ್ಣ). [ಕುಂದ್ಕು * ಒಂದು] 

ಕುಂದ್ರಿ (ನಾ). (ಕರಾ) ಒಂದು ಜಾತಿಯ ಸಣ್ಣ ತೆಂಗಿನಕಾಯಿ : 
ಕುಂದ್ರಿಕಾಯಿ ಹಿಂಡಿಗೆಗೆ ನೂರರವರೆಗೆ ಬರುತ್ತದೆ (ರೂಢಿ). 

[*- ತುಳು. ಕುಂದ್ರಿ) 


೧೮೮೮ 


20 


*ನಷ್ಟಚೇಷ್ಟತೆ - ಚೇಪ್ಟೆಗುಂದುಹ  |30 


40 


45 


ಕುಂಬ್ಬ 


ಕುಂಪಟಿ, ಕುಪ್ಪಟಿ, ಕುಪ್ಪಡಿ, ಕುಮಟ, ಕುಮುಟ್ಕ ಕುಮ್ಮಟ್ಠ 


ಕುಮ್ಮಟ್ಟೆ (ನಾ). ೧. ಅಗ್ನಿಸ್ಟಿಗೆ: ವರ್ತುಳ ವಾಯುವಿನಲ್ಲಿ ಎದ್ದ 
ತೃಣಪರ್ಣ ಕುಂಪಟಿ ಮುಂತಾದವನೆಲ್ಲವನೂ (ತುಜಾಗಾ. ೯-೩೮) ; ಅನಿಲ 
ಮುಟ್ಟದ ಕುಂಪಟಿಯಂತೆ ಗುಣದೋಷಂಗಳ ವಿಚಾರಿಸದಿಫ್ಪುದು ಸದ್ಭಕ್ತ 
ನಿರವು (ಡಬೊಮ್ಮ, ೪೭); ತಂಪಾದ ನೆರಳಿನಲ್ಲಿ ಸುಖಿಸುವ ಮನುಜ 
ಕುಂಪಟ ಮೈಗೆ ಹಚ್ಚಿಕೊಂಬನೇನೋ (ಎಸಾಸು. ೪೭-೧). ಹುಪ್ಪಟೆ: 
೧. ಕುಪ್ಪಟಿಯೊಳಗೆ ತಾವರೆಗೆಡ್ಡೆ ಹುಟ್ಟುವುದೇ (ಬಸಪು. ೩೦-೨೮) ; 
ದಪ್ಪನಣುಗನ ಬಲದ ಮಸ್ತಕದ ಮೇಲಪ್ಪಳಿಸಿದ ಬಿಸಿಲ್ಲಡಿಗೆ ಕುಪ್ಪಟಿ 
ಯಾದುದುರುವೀರುಹ ಕಳಿತಿರ್ದ ತಪ್ಪಲ ತಜಗೆಲೆಯಾಯ್ತು (ಮೋಹತ. 
೧೯-೪೪); ಕುಪ್ಪಡಿ: ೧. «ಕುಪ್ಪಡಿಗೆ' ಪರಾ. ಕುಮಟ; 
೧. ಕುಮಟಯ ಮುಂದೆ ಹಸಿಯ ದಾರದ ಚೂರೇನಾದರೂ ಬಿದ್ದಿದೆಯೋ 
ಏನೋ (ನಡೆದಾ. 1, ೫೧೨). ಕುಮುಟಿ: ೨. (ಕರಾ) ಕಬ್ಬಿಣದ 
ಒಲೆ; ಕರಿಒಲೆ. ಕುಮ್ಮಟ್ಟಿ: (8). ಕುಮ್ಮುಟ್ಟೆ: (೪. 
(ದೇ. ॥ ಶನಿ. ಕುಮ್ಮಟ್ಟ ; ಮಲ. ಕುಮ್ಬಲ್‌, ಕುಮ್ಮಲ್‌ ; 
ತೆಲು. ಕುಂಪಟ] 
ಕುಂಪಣಿ "ಕಂಪನಿ' ನೋ. 
ಕುಂಪಣಿರೂಪಾಯಿ, ಕುಂಫಣಿರೂಪಾಯಿ (ನಾ). ಕಂಪನಿ ಸರ 
ಕಾರದವರು ಬಳಕೆಗೆ ತಂದ ರೂಪಾಯಿ ನಾಣ್ಯ: ವೈಶಾಖ ಶುದ್ಧ 
೫ ಯಲ್ಲಿ ೧೮,೫೦೦ ಕುಂಪಣಿ ರೂಪಾಯಿಗಳು . . ಪುಸ್ಕ ಬಹುಳ ೨ 
ಸ್ಥಿರವಾರದಲ್ಲಿ ೭,೦೪೪ ರಾಜಾರೊಪಾಯಿಗಳು ಹ 11, ೧೬೯). 
ಕುಂಫಣಿರೂಸಾಯಿ : ಶಾಂಭಟರ ಕಡೆಯಿಂದಾ ಕುಂಫಣಿರೂಪಾಯಿ 
೪೦೦ ನಾನೂರು ರೂಪಾಯಿಗೆ ಶುದ್ಧ ಕ್ರಯಕ್ಕೆ ನಾನು ತೆಗೆದುಕೊಂಡು 
ಯಿರುವ ಭಟಿಮಾನ್ಮ (ಎಕ. 1%, ಬೆಂಗಳೂ. ೩-೧೦ ; 1885). 
[ಕುಂಪಣಿ (ಆ ಕಂಪನಿ) + ರೂಪಾಯಿ] 
ಕುಂಪಣಿಸರಕಾರ, ಕುಂಪೆನಿಸರ್ಕಾರ (ನಾ). ಇಂಗ್ಲೆಂಡಿನ ಈಸ್ಟ್‌ 
ಇಂಡಿಯಾ ಕಂಪನಿಯ ಆಡಳಿತ : ಕುಂಪಣಿ ಸರಕಾರ ಭಾರತದಲ್ಲಿ 
ನೆಲೆಯೂರಿದೆ ಮೇಲೆ ಜನರಿಗೆ, .. ಕ್ಷೇಮ ಲಭಿಸಿತಂತೆ (ಕುರುಕಾ. 
೧೧೭) ; "ಕುಂಪಣಿ ಸರಳಾರವು ವ್ಯಾಪಾರದೊಡನೆ ೬ ೬೬ ರಾಣಕಾರ್ರ 
ದಲ್ಲಿ ಕೈಹಾಕಿ ದೇಶವನ್ನು ಗೆದ್ದಿತು (ಕನ್ನಜಾ.೮೬). ಕುಂಪೆನಿಸರ್ಕಾರ: 
ಕುಂಪೆನಿ ಸರ್ಕಾರದವರಿಗಾಗಲಿ ಎರಡೆಣಿಸದೆ ಕೇವಲ ಭಕ್ತಿಯಿಂದಲೂ 
ನಂಬಿಕೆಯಿಂದಲೂ ನಡೆದಂಕೊಳ್ಳು ತ್ತಿ ಕ್ರಿದ್ದರು (ಮಾಮರಾ. ೪೬). 
[ಕುಂಪಣಿ (< ಸ) + ಸರಕಾರ] 
ಕುಂಪನಿ "ಕಂಪನಿ' ನೋ. 
ಕುಂಪೆ "ಕುಪ್ಪೆ? ನೋ. 
ಕುಂಪಿನಿ "ಕಂಪನಿ? ನೋ. 
ಕುಂಪೆನಿಸರ್ಕಾರ "ಕುಂಪಣಿ ಸರಕಾರ ನೋ. 
ಕುಂಪೊಳೆ (ನಾ). ಒಂದು ಜಾತಿಯ ವೃಕ್ಷ: ಕುಂಪೊಳೆ-ಎತ್ತರನಾಗಿ 
ಬೆಳೆಯುತ್ತದೆ. ಕಾಯಿಗಳಿಂದ ಉಸ್ಪಿನಕಾಯಿ ಹಾಕುವರು (ಕಛಾಗೆ. ೩೮). 
[ಎ ಕುಂಪೋಲಿ)) 
ಕುಂಪೋಲಿ (ನಾ). ಒಂದು ಜಾತಿಯ ಗಿಡ: ಕುಂಪೋಲಿ... 
ಣದ ಮರ (ಮೈಔಗಿ. ೬೦-೧೩೩೫). [11 
ಕುಂಪ್ಪಹತ್ತಿ (ನಾ). ಒಂದು ಜಾತಿಯ ಗಿಡ: ಹತ್ತಿ, ಆಂಜಿ, ಕುಂಪ್ಪ 
ಹತ್ತಿ (ಮೈಡಗಿ. ೪೦-೭೯೧). (1) 
ಕುಂಫಣಿರೂಪಾಯಿ "ಕುಂಪಣಿರೂಪಾಯಿ' ನೋ. 
ಕುಂಬ, (ನಾ). ಹಡಗನ್ನು ಕಟ್ಟುವಮರ; ಕೂವೆಮರ : (4). 
(ದೇ, ॥ ತಮಿ, ಮಲ. ಕೂನ್ಮು) 


ಕಬ್ಬಿ 


ಕುಂಬ್ಕ 


ಕುಂಬ್ಮ (ನಾ). ೧. ಗಡಿಗೆ; ಕಲಶ; ಕುಂಭ: *ಕುಂಭ- ಕುಂಬ” | 
(ಶಮದ. ೨೫೫ ಪ್ರಯೋ); ಕುಂ ಬಮಂ ಮಾಡುವಂ ಕುಂಬಜಂ | 
(ಕಬ್ದಾನು. ೪೧೨ ಪ್ರಯೋ) ; ಉರಿನೀರು ಕುಂಬದಂತೆ ಆಗಬಲ್ಲಜೆ ಕಾಯ: 
ಲಿಂಗ ಸಂಬಂಧಿ ತರು ಧರಿಸಿದ ನೀರು ಉರಿಯಂತಾಗಬಲ್ಲದೆ ಭಾವಲಿಂಗ 
ಸಂಬಂಧಿ (ಮೋಳಿಮಾ. ೧೧೪-೪೪೭). ೨. ಉತ್ಸವದಲ್ಲಿ ದೇವತೆಗೆ! 5 
ಗಡಿಗೆಯಲ್ಲಿ ಎಡೆಮಾಡುವ ಅನ್ನ: ಚಿಗುರಿಕ್ಕಿ ಚಟ್ಟರಿದು ಕುಂಬಮ 
ನಿಂಚಿ ಬುತ್ತಿಗೊಟ್ಟು ಪೂಜಿಸಿ (ಶ್ರಾವಕಾ. ೧೦೫-೨೦). ೩. ಕಾಳುಗಳನ್ನು | 
ಅಳೆಯುವ ಒಂದು ಅಳತೆ; ಇಪ್ಪತ್ತು ದ್ರೋಣಗ 4] 
ಅಳತೆ: ಬಿತ್ತುವ ಮ ೩ ನೆ ಕುಂಬ ಕತ್ತಿವರು ಬಿತ್ತುವಮೂ ೧| 
(ಸೌಇಎ. ಮಂಗಳೂರು. ೮೬೫-೧೩ ; 1512) ; ೨೦ ಖಂಡುಗಕ್ಕೆ ಒಂದು [10 
ಕುಂಬ (ಕಛಾಗೆ. ೨೯೦). "ಗುಂಬ? ಪರಾ. ([ಆಸೆಂ. ಕುಂಭ] | 

ಕುಂಬ್ಕ (ನಾ). * ಯಾಗಶಾಲೆಯ ಸುತ್ತಲೂ ಕಟ್ಟಿದ ಬೇಲಿ” 
(ಅಮರ. ಟೀಕೆ). [ಆ ಸಂ. ಕುಂಬಾ] | 

ಕುಂಬ್ಕ (ನಾ). ದಡ್ಡ; ಶುಂಭ (?): ಪೊಂಗೆಳ್ಗಂಡುಗೆಮಂಗೆಮುಗೆ | 
ಹಣ ವಡ್ರುವೀಸ ಕಾಣಿಗೆನ ಕುಂ೦ಬಂಗೆ ತಿಳಿವಂತು ಪೇಳಿಂ|15 
(ಭಾಸ್ಕರ. ೨೦-೧). [?) i 

ಕುಂಬಕ (ನಾ). ಜ ಕುಂಭಕ. "ಕುಂಬಕೆಂಬಾಯ್‌' ಪರಾ. 

[೮ ಸೆಂ. ಕುಂಭಕ] 

ಕುಂಬಕಂಜಾಯ್‌ (ಕ್ರಿ). ಉಸಿರು ಕಟ್ಟಿಕೊಂಡು ಹಾಯು, 
—ಮೇಲೆ ಬೀಳು: ಅಂತು ವೊರುವಾಯ್ಡುಂ ಕುಂಬಕಂಬಾಯ್ದು |20 
ಮೇಡಿಸಿಯುಂ ಜಕೋಡಿಸಿಯುಂ ಏಜಕಸಿಯುಂ ಬಂದಾಡಿಯುಂ 
ಮಿಡುಕಾಡಿಯುಂ ಪಾಯುಗೆಡೆವ ಕಾಳ ಮಹಾಕಾಳರ ಗೆಡೆವೊಳ್ಳಿರೆ 
(ಶಾಂತಿಪು. ೯-೮೦ ವ). [ಕುಂಬಕ * ಪಾಯ್‌] 

ಕುಂಬಗಾಅ (ನಾ). ಕುಂಬಾರ : ಬಳೆಗಾಜಂ, ಕುಂಬಗಾಆಂ, ಸುಣ್ಣ 
ಗಾಜಂ (ಭಾಷಾಧೂ. ೧೯೧ ಪ್ರಯೋ). [ಕುಂಬ + -ಕಾಜ] 

ಕುಂಬಗಾಖಸಾಲೆ (ನಾ). - ಕುಂಬಾಅಸಾಲೆ : ಅಸಮಾನಂ ಕುಂಬ 
ಗಾಜಸಾಲೆಯೊಳಿರ್ದನಂ (ನೇಮಿಫು. ೩-೧೬೮). 

[ಕುಂಬಗಾಣ + ಸಾಲೆ] 

ಕುಂಬತೆಳೆ, ಕುಂಬದಳ, ಕುಂಭತಳ (ನಾ). ಆನೆಯನೆತ್ತಿ, 
—ಕುಂಭಸ್ಥಳ : *ಕರಿಕುಂಭಸ್ಥಳಮೆ ಕುಂಬತಳಮೆಂದಕ್ಕುಂ? 
(ಕವಿಕಂ. ೫೯); ಮಾಖಾನೆಯೆ ಳುಂಬತಳಕೆ ಪಾಯ್ಜು (ಕಬ್ಬಿ ಕಾ. ೨೮೩); 
ಪೇರಾನೆಯ ಕುಂಬತಳಮಂ ತನ್ನೊಂದೆ ಕೈಯ ಪೊಯ್ದಿಂ ಸೀಳ್ವ! 
(ರಾ ಮಾ ಶ್ವ. ೧೧೧-೧೪). ಕುಂಬದಳ: “ಕುಂಬದಳಂ ನುಡ. 
ಕಾಹ್ವಯಂ? (ಕರ್ಣಾನಿ. ೧೯). ಕುಂಭತಳೆ: *ಕುಂಭತಳಮೆಂದು 
ಕುಂಭಸ್ಥಳಂ? (ಕಶಸಾ. ೬-೯೦). [< ಸೆಂ. ಕುಂಭಸ್ಸಲ] 

ಕುಂಬದಳ "ಕುಂಬತಳ' ನೋ. 

ಕುಂಬಯಿಜ (ನಾ). ಒಂದು ಊರಿನ ಹೆಸರು: ಆಲಕ್ತಕ ನಗರೆ| 
ಕುಮ್ಬಯಿಜನಾಮ ಗ್ರಾಮ ಮಾರ್ಗ್ಗ ಮಧ್ಯೆ (we. VII, ೨೧೩-೭೮; 
5ನೆಯ ಶತ). [2] 

ಕುಂಬರ "ಕುಂಬಅ' ನೋ. 

ಕುಂಬರವೆಸ, ಕುಂಬಾರವೆಸ (ನಾ). ಕುಂಬಾರನ ಕೆಲಸ, 
—ಕಾರ್ಯ : ಆ ಧಾರಾಗೃಹದಲ್ಲಿ ಪನಿನೀರೆ ತುಂಬಿದ ಕುಂಬರನೆಸದ | 
ಕಡಾಯಿಯೊಳಗೆ (ಮಂತ್ರಶ. ೬೧-೨೦). ಕುಂಬಾರವೆಸೆ: ಮಾರ್ತ್ತಾಂಡ 
ದೇವರ ದೇಗುಲದ ಕುಂಬಾರವೆಸನ ಹಿಡಿಸಲಿಸುವ ಕಂಚಿಕಂಗೆ 
(ಎಕೆ. ೫111, ಸಾಗರ. ೧೦೯-೬೫ ; 1042). 

[ಕುಂಬರ (ಐ ಕುಂಬಜ) + ಜೆಸ] 


25 


30 


35 


40 


45 


೧೮೮೯ 


ಕುಂಬಳಸೊಟ್ಟಿ 


| ಕುಂಬಶಿಕೆ (ನಾ). ಒಂದು ಊರಿನ ಹೆಸರು. ಐ ಈಗಿನ ದಕ್ಷಿಣ 
ಕನ್ನಡ ಜಿಲ್ಲೆಯ ಕುಂಭಕಾಶಿ (ಕುಂಭಾಶಿ): ಸೊಂಪುವೆತ್ತ 
ವೊಳಲೊಳು ಕುಂಬಶಿಕೆಯೊಳು ಮಾಡಿದಂ ಜಿನಗೇಹಂಗಳ 
(ಎಕ. ೪11, ಶಿವಮೊ, ೧೧೪-೬ ; 950). [?] 
ಕುಂಬಸಾಕ (ನಾ). ಕುದಿನೀರಿನ ಕುಂಭದ ಮೇಲೆ ಮೈ ತುಂಬ 
ಹೊಡೆದುಕೊಂಡು ಕುಳಿತು ಉಗಿಸ್ನಾನ ಮಾಡುವಿಕೆ: (8). 
| [೮ ಕುಂಭಶಾಖ] 
ಟ್ರ (ನಾ). ೧. ತರಕಾರಿಯಾಗಿ ಬಳಸುವ ಮತ್ತು ಔಷಧಿಗೆ 
|. ಉಪಯೋಗಿಸುವ ಒಂದು ಬಗೆಯ ಕಾಯಿ; ಕೂಷ್ಮಾಂಡ: 
| *ಕರ್ಕಾರು, ಕೂಷ್ಮಾಂಡ।- ಈ ೨ ಕುಂಬಳಂ? (ಹಲಾಯು. ೩೫-೫೬); 
| ಸೂಜಿಯ ಕೂರ್ಪು ಕುಂಬಳದೊಳಡಂಗುವಂತೆ (ಸಂಪಭಾ. ೧೩-೭೫ ವ); 
| ಅಳೆಯೊಳರೆದು . . . ಜಳೆಜದ ಕುಂಬಳದ ಸವುಂತೆಯನಿತಜ ಬೀಜಂ 
ಗಳೊಳೊಂದಆ ಬಿತ್ತಂ ಕುಡಿಗಳುಂಬಮಾಗಿರ್ದ ಮೂತ್ರಕೃಚ್ಛ ೦ 
ಕಿಡುಗುಂ (ಲೋಕೋಸ. ೯-೧೩೪) ; ಪಟಗಬ್ಬಮೆಲ್ಲಮಂ ಕಕ್ಕಿಸಿ ತಿಂದು 
[ಪಾಠಾಂ. ರಕ್ಕಸಿ ತಿಂದ]ಕುಂಬಳದ ಮಾಟಕ್ಕಿಯ ಮಾಡುವೆನೆಂಬ ಸಾಸಿಗಂಗೆ 
(ಸೂಕ್ತಿಸು. ೧-೩೬) ; ಅಡಿಯಿಡಲು ಮದವಾರಣದೆ ಕಾಲಡಿಯ ಕುಂಬಳ 
| ದಂತೆ ರಕ್ಕಸ ಗಡಣವಜಿಗಿಜಿಯಾಗದಿರದು (ತೊರರಾ. ೪-೧೨-೩೧) ; 
ಕೂಷ್ಮಾಂಡ - ಕುಂಬಳ (ಶಬ್ದಾನು. ೧೬೦ ಪ್ರಯೋ); *ಕೂಷ್ಮಾಂಡಕ್ಕೆ 
ಕುಂಬಳಂ ಗುಡಕೆ ಗುಳುಂ? (ಸಂಜೀವ.& ೦). ೨. ಇಸ್ಪೇಟಿನ 
ಎಲೆಗಳಲ್ಲಿ ಒಂದು; ಬದಾವರ್‌ : ಕುಂಬಳ ರಾಜನಿಗೆ ಕಾಳಾವರ ರಾಣಿ 
ಹೇಗೆ ಜೊತೆ? ವಾಪಸು ತೆಗೆದುಕೊ (ಗಾಳಿಪ. ೨೫). 
[ಆ ಪ್ರಾ. ಕುಂಭಂಡ ; ಸಂ. ಕೂಷ್ಮಾಂಡ. / ತುಳು. ಕುಂಬ್ಹೊ; 
ತೆಲು. ಗುಮ್ಮಡಿ] 
ಕುಂಬಳೆಕಾಯ್‌, ಕುಂಬಳಕಾಯಿ (ನಾ). ೧. ಆ ಕುಂಬಳ೧: 
ಎಣ್ಣೆ ಮುಟ್ಟಿದ ಕುಂಬಳ ಕಾಯಂತೆ ಒಳಗೊಳಗೆ ಕೊಟಕಿತು 
(ಧರ್ಮಾಮೃ. ೩-೩೫). ಕುಂಬಳಕಾಯಿ : ಕುಂಬಳಕಾಯಿಗೆ ಕಬ್ಬುನದೆ 
ಕಟ್ಟುಕೊಟ್ಟರೆ ಕೊಳೆವುದಲ್ಲದೆ ಬಲುಹಾಗ ಬಲ್ಲುದೆ (ಬಸವ, ೯೨); 
ಕುಂಬಳಕಾಯಿಗಳಲ್ಲಿ ಸಿಹಿಗುಂಬಳ ಮತ್ತು ಬೂದುಗುಂಬಳವೆಂಬ 
ಮುಖ್ಯವಾದ ಎರಡು ವಿಧಗಳಿವೆ (ತರಬೆ. ೨೪) , ಕುಂಬಳಕಾಯಿ ಕಳ್ಳ 
ಎಂದರೆ ಹೆಗಲುಮುಟ್ಟಿ ನೋಡಿಕೊಂಡನಂತೆ (ಗಾದೆ). ೨. (ಆಲಂ) 
ದೊಡ್ಡದು; ದೊಡ್ಡ ವರು: ಅವನೇನು ಮಹಾಕುಂಬಳಕಾಯಿ 
(ಕೂಢಿ). ೩. (ಆಲಂ) ಸೊನ್ನೆ : ಅವನಿಗೆ ಗಣಿತದಲ್ಲಿ ಕುಂಬಳಕಾಯಿ 
|! (6.8). [ಕುಂಬಳ + ಕಾಯ್ಯ್‌,] 
| ಕುಂಬಳಕಾಯಿ “ಕುಂಬಳಕಾಯ್‌' ನೋ. 
| ಹುಂಬಳೆಗಿಡ (ನಾ). * ಕುಂಬಳಬಳ್ಳಿ : “ಕೂಸ್ಮಾಂಹಕಃ, ಕರ್ಕಾರುಃ 
-ಈ ೨ ಕುಂಬಳಗಿಡದ ಹೆಸರು” (ಸಿದ್ಧಾಂತಿ. ೧೨೯). 
[ಕುಂಬಳ ೬ ಗಿಡ (೮ ಗಿಡು)] 
ಕುಂಬಳಮರ (ನಾ). ಒಂದು ಜಾತಿಯ ಮರೆ: (ಮೈಔಗಿ. ೩೯-೭೭೬). 
[ಕುಂಬಳ್ಳ * ಮರ] 

'ಕುಂಬಳೆಸಂಡಿಗೆ (ನಾ). ಕುಂಬಳಕಾಯನ್ನು ಹಾಕಿ ಮಾಡಿದ 
ಸಂಡಿಗೆ: ಕುಂಬಳಸಂಡಿಗೆಯ ತುಪ್ಪದಲ್ಲಿ ಹುರಿದು (ಭೀಮಸೂ. ೨೭). 
[ಕುಂಬಳ + ಸಂಡಿಗೆ (೮. ಸಂಡಗೆ] 
| ಕುಂಬಳೆಸೊಟ್ಟಿ (ನಾ). ಕುಂಬಳದ ಬುರುಡೆಯಿಂದ ಮಾಡಿದ ಜಲ 
ಪಾತ್ರೆ; ಕಮಂಡಲು : ಕುಂಬಳಸೊಟ್ಟಿಯ ಯಸಿಗಳು ಶಾಸ್ತ್ರಗಳನ್ನು 

ಬರೆದ ಮಾತ್ರಕ್ಕೆ ಯಾರು ಕೇಳುತ್ತಿದ್ದರು? (ನಲದ. ೫೭). 
[ಕುಂಬಳ *- ಸೊಟ್ಟಿ] 


ಕುಂಬಳಿ 


ಕುಂಬಳಿ (ನಾ). ಕೂಲಿ; ದಿನಗೂಲಿ: ಕೂಲಿ ಕುಂಬಳಿಯವರೆ ಪಾಲಿನ 
ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತೋ ಕಂಬನಿ ಕುಡಿಯುವ 
ಹುಂಬ ಬಾಯಿಲೆ ಮೈದುಂಬಿದಂತುಧೊ ಉಧೊ ಎನ್ನುತಲಿತ್ತೋ 
(ನಾದಲೀ, ೩೮-೧೬). [< ಕಂಬಳ?) 

ಕುಂಬಳೆ (ನಾ). ಒಂದು ಬಗೆಯ ಮೂಲಿಕೆ: *ತತ್ಕಾಲೀ- ನರುವಲು, 
ಭಂಜಿ, ಕುಂಬಳೆ” (ಓಷಧಿ. ೬೫). [7] 

ಕುಂಬಜ, ಕುಂಬರೆ, ಕುಂಬಾರ, ಕುಂಬಾಅ, ಕುಂಭಾರ, ಕುಬಾರ, 
ಕುಮ್ಮರ, ಕುಮ್ಮಾರ (ನಾ). ಮಡಕೆ, ಗಡಿಗೆ ಮೊದಲಾದ 
ಮಣ್ಣಿನ ಪಾತ್ರೆಗಳನ್ನು ಮಾಡುವವನು; ಕುಂಭಕಾರ; ಕುಲಾಲ: 
*ಬಾಂಬರ್ಕಳಾ ಕುಂಬಜರ್‌'ನ (ಕರ್ಣಾನಿ. ೬೩); *ಕೊನರಂ ಬಾಂಬಂ 
ಕುಂಬಜಂ” (ಡತುನಿ. ೧೦೪) ; ಕುಂಬಜನಂ ಕೂಡಿರ್ಪನೀಶನೆಂದಿಂತಾಡು 
ವರಜಕಿವಿಲ್ಲದವರ್ಗಳ್‌ (ಸಮಪ. ೯-೩೦); ಕಮ್ಮಂ ಕುಂಬಅಂ 
( ಶಮದ. ೧೯೯ ಪ್ರಯೋ) ; ಲೋಕದೊಳಗೆ ಕುಂಬಜನ ಚಕ್ರಂ ಕೂರ್ತು 
ಕೋಲಿಂ ಕುಲಾಲನೇ ತಿರುಗಿಸಲ್‌ ತಿರುಗುವುದೊ ತನ್ನ ತಾಂ ತಿರುಗು 
ತಿಹುದೋ (ವೀಕೈಪು. ೪-೫-೫೦); ಕುಂಬಅನ ಚಕ್ರಂಬೋಲ್‌ 
ಭರಂಗೆಯ್ದು ಕಣ್‌ ತಿರುಗುತ್ತ (ರಸರ. ೪-೧೯೦); ಕುಂಬಮಂ 
ಮಾಡುವಂ ಕುಂಬಅಂ (ಶಬ್ದಾನು. ೪೧೨ ಪ್ರಯೋ). ಕುರಬರೆ: ಕುಂಬ 
ವನ್ನು ಮಾಡುವವನು ಕುಂಬರೆನು, ಕುಂಬಾರನು ; ಆದೊಂದು ಜಾತಿಗೆ 
ಹೆಸರು (ಹೊನುಗ. ೮೭). "ಕುಂಬರವೆಸ' ಪರಾ. ಕುಂಬಾರ : ಹಾಲೆ 
ಬೇಲೂರು ಕುಂಬಾರರ ಹುಂಡಿಗೆ ದಕ್ಷಿಣ (ಮೈಆರಿ. ೧೯೪೩, ೪೮-೧೭ ; 
1666) ; ಕಾಲಕೆಳಗಿನ ನೆಲ ಕುಂಬಾರನ ಚಕ್ರದಂತೆ ತಿರುಗತೊಡಗಿತು 
(ಬಾಣಆ. ೯೯); ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ (ಗಾದೆ). 
ಕುಂಬಾಜಿ: ಕುಂಬಾಅರ್ಗ ಗಸ್ತಿ ಗುಣಿಗನ ಮತ್ತರೊಂದು 
(ಎಕ. ೪, ಶಿವಮೊ. ೧೦-೫೬; 1085); _ಕುಂಬಾಜನ ಮಣ್ಮಿನಂತೆ 
ಮಿದಿಹಕ್ಕೆವಂದು (ಧರ್ಮಾಮೃ. ೩-೭೭) ; ಕುಂಬಾಆಂ, ಕುಂಬಅಂ 
(ಭಾಷಾಭೂ. ೧೮೭ ಉದಾ) ; ಬೆನ ಊರ ಕುಂಬಾಜ ಮಹಬಳದೇವನ 
ಮಗ(ಎಕ. ೪111, ಸೊರಬ. ೪೬೧-೧೬; 1473). ಕುಂಭಾರೆ. "ಕುಂಭಾರ 
ಗೊಡಿಗಿ' ಪರಾ. ಕುಬಾರ: ಕುಬಾರನಾಲಯದಲ್ಲಿ ಶಿವಗೆಂದು 
ವಿತತ ಸದ್‌ಭಕ್ತಿಯಿಂ ಶೃಂಗರಿಸಿ ಭಜಿಪ ಮಂಚದ ಮೇಲೆ ನಿಜದೋಲುತ 
(ಗುಕುಚಾ. ೧೪-೪೨). ಕುಮ್ಮರ: ಅ ದೇವರಿಗೆ ಸಲುವ ಹಳಿಗಳ 
ಅಡೆದೆರೆ ಮಗ್ಗದೆರೆ ಕುಂಮ್ಮರ ಗಾಣಿಗರ ನಾಯಿಂದರ ಬೆರೆ (ಎಕ. ೫೪, 
ಆರಕ. ೧೧೨-೧೮; 1383). ಕುಮ್ಮ್ಮಾರೆ; ಮಡಕೆ ತಯಾರಿಸುವವರು- 
ಕುಂಬಾರ (ಕುಮ್ಮಾರ), ಕೂಸವನ್‌' (ತುಳುನಾ. ೧೭೩). 

[« ಸಂ. ಕುಂಭಳಾರ] 

ಕುಂಬಜಗೋಲ್‌ (ನಾ). ಕುಂಬಾರನು ತಿಗುರಿಯನ್ನು ತಿರುಗಿಸುವ 
ಕೋಲು: ಭರದಿಂ ತೆಜಂದಿರಿವಾ ತಿಹುರಿಯ ಮೇಲಿರದಿಟ್ಟು ಕುಂಬಜ 
ಗೋಲಾ ಪರಿಯೆಸೆ ಗಜನೆಡೆಯಾದಶ್ವನ ಮೇಲೆ ಪಿರಿದೊಪ್ಪದನು 
ವಾಹಕನು (ಶ್ರೀಪಾಲ. ೪-೧೨). [ಕುಂಬಣ + ಕೋಲ್ಡ್‌) 

ಕುಂಬಹಖಿಕಿಶಿ, ಕುಂಬಾರತಿ (ನಾ). ಕುಂಬಾರ ಹೆಂಗಸು: ಕುಂಬಜಃತಿ 
ಕಮ್ಮಲತಿ (ಶಬ್ದನು. ೧೯೮ ಪ್ರಯೋ), ಕುಂಬಾರತಿ: (8). 

[ಕುಂಬಜ + -ಇತಿ, (ಆ. -ಇತ್ತಿ)) 

ಕುಂಜಾಗು (ಕ್ರಿ). ೧. ಕುಟ್ಟಿಹಿಡಿ; ಹುಳುಹತ್ತು: ಮರ ಕುಂಬಾಯಿತು 
(ರೂಢಿ). ೨. ನಿಸ್ಸಾರವಾಗು; ಕೆಡು: ನನ್ನ ತಲೆಕುಂಬಾದಂತೆ 
ನಿನ್ನದೂ ಆಗಬೇಕೇನು? (ಔದಾಉ. ೨೧೯) ; ಹಾಗೆಲ್ಲ ಓದಿದರೆ ಬುರುಡೆ 
ಕುಂಬಾದೀತು (ಮೊಪಮ. ೨೪). [ಕುಂಬ್ಕು 4 ಆಗು;] 

ಕುಂಬಾರ "ಕುಂಬಅ' ನೋ. 


೧೮೯೦ 


ಕುಂಬ್ಬಿ 


| ಕುಂಜಾರಕ್ರಿಯೆ (ನಾ). ಶೂದ್ರನಿಗೆ ಕುಂಬಾರನ ಮೂಲಕ ನಡೆಸುವ 


35 


40 


45 


ಉತ್ತರಕ್ರಿಯೆ : ಮರಣಕಾಲದಲ್ಲಿ “ಕುಂಬಾರಕ್ರಿಯೆ? ಎಂಬ ಧರ್ಮ 
ಕೃತ್ಮವನ್ನು ಮಾಡುವ ನಡಾವಳಿ ಕೆಲವು ಜಾತಿಗಳಲ್ಲಿರುತ್ತದೆ 
(ಕಛಾಗೆ. ೧೪೯). [ಕುಂಬಾರ (ಆ ಕುಂಬಜ) * ಕ್ರಿಯೆ] 
ಕುಂಬಾರಗತ್ತಿ (ನಾ). ಖಡ್ಗ ಯುದ್ಧದಲ್ಲಿ ಒಂದು ವರಿಸೆ: ವಂದು 
ಪಾದವನ್ನು 'ಮಡುಕೊಂಡು ಮತ್ತೊಂದು ಪಾದದಿಂದ ನಿಂತು ಹಿಂದಕ್ಕೆ 
ಮುಂದಕ್ಕೆ ತೂಗುವುದು, ಅದು ಕುಂಬಾರೆಗಿತ್ತಿಯಂದೂ ಸಂಮತವೂ 
(ಖಡ್ಗಟೀ. ೪-೪೪). [ಕುಂಬಾರ್ಯ *- ಕತ್ತಿ] 
ಕುಂಬಾರಗಿತ್ತಿ (ನಾ). - ಕುಂಬಟಾತಿ : (4). 
[ಕುಂಬಾರ (ಆ ಕುಂಬಜ) + -ಗಿತ್ತಿ] 
ಕುಂಬಾರಗೇಣಿ (ನಾ). ಕುಂಬಾರರಿಗೆ ಕೊಡುವ ಆಯ : ಕುಂಬಾರ 
ಗೇಣಿ ಎಂಬ ಬಾಬು ಕೆಲವು ಕಡೆಯಲ್ಲಿ ಕುಂಬಾರರಿಗೆ ಈಗ್ಯೂ ನಡೆಯು 
ತ್ತದೆ (ಕಭಾಗೆ. ೧೪೯). [ಕುಂಬಾರ (೮ ಕುಂಬ) + ಗೇಣಿ (ಆ ಕೇಣಿ)] 
ಕುಂಬಾರಜಬ್ಬು (ನಾ). (ಕರಾ) ಒಂದು ಜಾತಿಯ ಮಾನು. [1] 
ಕುಂಬಾರತನ (ನಾ). ಕುಂಬಾರನ ಉದ್ಯೋಗ, --ವೃತ್ತಿ : (8). 
[ಕುಂಬಾರ (ಆ ಕುಂಬಜ) + -ತನ] 
ಕುಂಬಾರತಿ "ಕುಂಬಜಾತಿ' ನೋ. 
ಕುಂಜಾರಮಾಳಿ (ನಾ). - ಕುಂಬಾಟಾತಿ: (8). 
[ಕುಂಬಾರ (ಆ ಕುಂಬಅ) * ಮಾಳಿ) 
ಕುಂಬಾರವೆಸೆ "ಕುಂಬರವೆಸ' ನೋ. 
ಕುಂಬಾರಸ್ವರೂಪು (ನಾ). ಕುಂಬಾರನ ಗಡಿಗೆ ಮಡಕೆ 
ಮೊದಲಾದುವು: ಕಳಲೆ-ಲಕ್ಷ್ಮೀಕಾಂತಸ್ವಾಮಿಯವರ ರೆಥೋತ್ಸವಕ್ಕೆನಿಂನ 
ಹೋಬಳಿಗಡಿಗಳಿಂದ ಚಪ್ಪರ ಮೇಲುಕಟ್ಟು ಆಡಿಗಬ್ಬು ಕುಂಬಾರಸ್ವರೂಪು 
ಯಲೆ ಕಾಯಿ ಮೇಲೊಗರ ಹುಳ ಗಂಧ ಮೊದಲಾದೆ ಹಣ ಮುಟ್ಟದ 
ಸೋಪಸ್ಯರವಂನು ತರಿಸಿ ಕೊಟ್ಟು (ಮೈ ಆರಿ. ೧೯೨೮, ೪೬-೫ ; 1711). 
[ಕುಂಬಾರ (ಆ ಕುಂಬಅ) 4 ಸ್ವರೂಪು] 
ಕುಂಬಾರಹುಳೆ "ಕುಂಬಾರಹುಳು? ನೋ. 
ಕುಂಬಾರಹುಳು, ಕುಂಬಾರಹುಳ (ನಾ). ಕೆಸರಲ್ಲಿ ಇರುವ ಒಂದು 
ಜಾತಿಯ ಮಣ್ಣುಹುಳು: ಕೆಸರಿನೊಳಗಾಡುತಿಹ ಕುಂಬಾರ 
ಹುಳುವಿನಂತೆಸೆದು ಲೌಕಿಕವ ಸೋಂಕಿಯು ಸೋಂಕದಂತಿರುವ 
(ಕೈಕವ. ೫-೬೯-೧); ಕೆಸರೊಳಗೆ ಕುಂಬಾರಹುಳುಯಿಹುದೆಸೆವುದದು 
ತಾ ಸ್ವಸ್ಥ [ಪಾಠಾಂ. ಸ್ವಚ್ಛ) ವಾಗಿಯೆ ಬಸಿವ ಬುರುದೆಯು ಅಂಟದಲೆ 
ಇದ್ದಂತೆ (ಜ್ಞಾನಸಿಂ. ೨೨-೫೩). ಕುಂಬಾರಹುಳೆ : (ಕಿ). 
[ಕುಂಬಾರ (೮ ಕುಂಬ) + ಹುಳು (ಆ ಪುಟು) 
ಕುಂಬಾರಿಕೆ (ನಾ). ಕುಂಬಾರನ ವೃತ್ತಿ, ಉದ್ಯೋಗ : (4). 
[ಕುಂಬಾರ ( ಆ ಕುಂಬಜ) *- -ಇಳೆ] 
ಕುಂಬಾರು (ಕ್ರಿ). ನಡುಗು; ಕಂಪಿಸು : ನಿಮ್ಮ ಮಗ ಜೇರ್ಮಿ 
ಗಡಗಡ ಕುಂಬಾರುತ್ತಿದ್ದಾನೆ (ಪರಾವ, ೫೭). [?] 
ಕುಂಬಾಣ "ಕುಂಬಅ' ನೋ. 
ಕುಂಬಾಜಸಾಲೆ (ನಾ). ಕುಂಬಾರನ ಕೆಲಸದ ಮನೆ: ಇರ್ವರ್ಕೂಡಿ 
ಬಟ್ಟೆ ಫೋಗುತ್ತೊಂದೂರ ಕುಂಬಾಹಸಾಲೆ ಯೊ ಳ್‌ ನಿದ್ದೆಗೆಯ್ದು 
(ಪುಣ್ಯಾ ಸ್ತ್ರ. ೩-೪೨ ವ).  [ಕುಂಬಾಅ (ಆ ಕುಂಬಜ) * ಸಾಲೆ] 
ಕುಂಬಾಲುದೆ್‌ (ನಾ). ಕುಂಬಾರ ವೃತ್ತಿಯ ಮೇಲಿನ ತೆರಿಗೆ : 
ಚರದಾಯ ಅಡತೆಅಜಕೆ ಕುಂಬಾಜುದೆ ಟಕ ಬಿನುಗು ಬೆಸ ಒಕ್ಕಲು 
(ಮೈಆರಿ. ೧೯೪೬, ೧೮-೨೦ ; 1488). [ಕುಂಬಾಲ್ಕೂ * ತೆಜಕಿ] 


ಕುಂಬಿ "ಕುಂಬೈ' ನೋ. 


ಕುಂಬಿ 


ಕುಂಬ್ಳಿ "ಕುಂಬ್ಕು' ನೋ. 

ಕುಂಬ್ಕಿ "ಕುಣಬಿ? ನೋ. 

ಕುಂಬಿಕ್ಕಿಸು (ಕ್ರಿ). ಕುಗ್ಗಿಸು; ಕುಸಿಯುವಂತೆ ಮಾಡು : ಕಪಿಗಳಬ್ಬರೆ 
ದುಬ್ಬರಣೆ ಕಾಶ್ಯಪಿಯ ಕುಂಬಿಕ್ಕಿಸಿದವು (ತೊರರಾ. ೬-೩೬-೭೫). 

[ಕುಂಬಿಕ್ಳು + -ಇಸ್ಕು] 

ಕುಂಬಿಕ್ಕು (ಕ್ರಿ). ೧. ನಮಸ್ಕರಿಸು; ಬಾಗು; ಬಗ್ಗು ; ಶರಣಾಗು : 
ಜ್ವರಮಾದರಂತೆ ಕುಂಬಿಕ್ಕುವರಸನುಮಂ ಮಗುವಿನಂತೆ ಪೊರಳ್ವರಸಿ 
ಯರುಮಂ (ಧರ್ಮಾಮೃ. ೩-೨೦೬) ; ಬೀರರ್ಬಿರುದನುಳಿದು ಕುಂಬಿಕ್ಕೆ 
ವಿದ್ವಿಷ್ಟ ಭೂಪರ್ಮದವಂ ಬಿಟ್ಟಕ್ಕೆ (ಎಳ. ೪1೭1, ಸೊರಬ. ೩೪೫-೮ ; 
1171); ಕಣ್ಣೋಜಕಿ ಮೊಗಮಂ ಸುತ್ತಿ ಕುಂಬಿಕ್ಳುತುಂ ಪರಿವ ಕಡುಗಂದಿ 
ಗಲಿಗಳುಮಂ (ಲೀಲಾವ. ೫-೧೩೪) ; ಕುಂಬಿಕ್ಕಿ ಕುಣಿಕುಣಿದು ನಡೆಗೆಟ್ಟು 
ಕುಳ್ಳಿರ್ದು (ತಿರುರ. ೫-೧೩); ಕುಣಿದು ಕುಕಿಲಿಜೀದು ಕುಂಬಿಕ್ಕಿ ಚರಣ 
ದಲಿ ಬಿದ್ದಬಾಲಕನ (ಸಿದ್ಧರಾ, ೨-೬೧). ೨. ಕುಸಿ; ಕೆಳಕ್ಕೆ ಸರಿ. 
"ಕುಂಬಿಕ್ಕಿಸು' ಪರಾ. [ಕುಂಬು * ಇಳು] 

ಕುಂಬಿಗೆ (ನಾ). ಮಡಕೆ, ಗಡಿಗೆ ಮೊದಲಾದುವನ್ನು ಮಾಡು 
ವವನು: “ಕಮ್ಮಿಗಂ ಕರ್ಮ ಕರ್ತಾ ಕುಂಬಿಗಂ ಕುಂಭಕರ್ತಾ 
ನಾತ್ರಜಾತಿ$? (ಶಬ್ದಾನು. ೪೧೨ ವ್ಯಾಖ್ಯಾ). [ಕುಂಬ * -ಇಗ] 

ಕುಂಬಿಟ್ಟಿಗೆ (ನಾ). ಒಂದು ಊರಿನ ಹೆಸರು: ಕುಂಬಿಟ್ಟಗೆ ಚಂ[ಡೇ) 
ಸ್ವರಕ್ಕೆ ... ಬಿಟ್ಟಿ ಕೆಯಿ (ಸೌಇಇ. xX, ೫೧-೧೮ ; 1077). [2] 

ಕುಂಬಿಡು, (ಕ್ರಿ). ಮಣಿ; ಬಾಗು; ನಮಸ್ಕಾರಮಾಡು : ಲಾಕುಳ 
ಹೊಗೆಯೆ ಕಾಲ್‌ ಕುಂಬಿಡೆ (ಹಚಕಾ. ೨-೩೩); ಗುರು ನಿರಂಜನ 
ಗಾನಳುಂಬದಿಂ ಕುಂಬಿಡುವೆನು (ಪಾಸೋಪು. ೮-೧); ಖತ್ತಿಜರಂ 
ತುಟಲ್ಲೆಯ್ಮುಂ ಸಭ್ಯರಂ ಕುಂಬಿಟ್ಟುಂ ಶುಂಬಿಡುವುದು ಜಗವು 
(ರಾಮಾಶ್ವ, ೪೮-೬) ; ಹಣದ ಗಂಟದ್ದರೆ ಕುಣಿದು ಕುಂಬಿಡುವುದು 
(ಇಂಚಾಪ. ೧೯೬-೬೮). [ಕುಂಬು + ಇಡು] 

ಕುಂಬಿಡ್ಕು (ಕ್ರಿ). ಮೊರೆ; ಧ್ವನಿಮಾಡು (?) : ವೀರ ಬೊಂಬುಳಿಯ 
ಬೊಗ್ಗಿನೊಗ್ಗುಗಳ ನೆಜಕಿ ಕುಂಬಿಡುವ ಕೊಂಬುಗಳ ರಣದಿತ್ತಿರಿಯ 
ಮೌರಿ ಹಲಹಲವು ರೀತಿರೀತಿಯ .. , ರಭಸವಡಸಿ ಬೆಳೆದಂಬರವನಿಂಬು 
ಗೊಳುತಿರಲು (ಸೋಮಚ. ೫-೩೨). ಗ[*- ತಮಿ, ಕೂಪ್ಪಿಡು] 

ಕುಂಬಿನಿ (ನಾ). ನೆಲ; ಭೂಮಿ: ಕಿಚ್ಚ ಕಾಣಿಸುತ ಕುಂಬಿನಿ ನಡುಗೆ 
ಬೊಬ್ಬಿಆಕಿದೆಚ್ಚು ಶರಗಳ ತುಂಬಿದರೂರೊಳೆಗಾಗೆ (ಕಂನವಿ. ೧೪-೧೪); 
ಕುಂಬಿನಿಯೊಳೆಮ್ಮ ಕುಲದೆ ತಿಲಾಂಬುವ ಮುಂದಕಟ ಕುಡುವನಾವ 
ನೆನುತ್ತುಂ (ಶಾಕುಂತ. ೯೪-೧೫೬). [ಆ ಸಂ. ಕುಂಭಿನೀ] 

ಕುಂಬಿಯ (ನಾ). ಒಂದು ಜಾತಿಯ ಮರ: ಕವಳ (ಕುಂಬಿಯ) 
ಬೈಲಿನಲ್ಲಿ ಕಿರಿದಾಗಿ ಬೆಳೆಯುವುದು. ಕಾಯಿಯನ್ನು ದನಗಳು ತಿನ್ನುತ್ತವೆ 
(ಕಭಾಗೆ. ೩೭). [*- ಮರಾ. ಕುಂಬಯಾ (೮ ಸಂ. ಕುಂಭೀ)) 

ಕುಂಬಿಸು (ಕ್ರಿ). ಚಪ್ಪಾಳೆ ತಟ್ಟಿ (ತಾಳಹಾಕಿಕೊಂಡು) ಕುಣಿ(?): 
ಆಡುವ ಡಕ್ಕೆ ವಾಜಿಸುವ ನೋಡುವ ಸಂಗಡಮೊಪ್ಪೆ ರಾಗಮಂ ಪಾಡುವ 
ತಳ್ತು ಕುಂಬಿಸುವ ಬೀಣೆಯ ತಂತಿಯ ನಂಟು ನೋಟ್ಬ ಮಾತಾಡುವ 
* * * ಭಾವದಿಂ ಗಾಡಿಯನಾಂತ ಪುತ್ತಳಿಗಳಾ ಕರುಮಾಡದೊಳೊಬ್ಬ 


ತೋಟುಗುಂ (ಸೂಕ್ತಿಸು. ೪-೧೪೯). [ಕುಂಬ್ಯು*- -ಇಸ್ಯು) 


ಕುಂಬಿಸೆ (ನಾ). ಒಂದು ಊರಿನ ಹೆಸರು. ಓ ಈಗಿನ ಶಿವಮೊಗ್ಗ | 


ಜಿಲ್ಲೆಯ ಕುಂಸಿ: ಕುಮ್ಬಿಸೆಯಂ ಕಟ್ಟಿ ಜಕ್ಸಿನ್ದರನುಂ (ಎಕ. ೪111, ಸೊರಬ. 
೮೫-೫ ; 876) ; ಕುಂಬಿಸೆಯಂ ಸಾಸಿರ್ವರ ಮಾಡಿಸಿದ ಸ್ತಿತಿಯೆನ್ತೆನೆ 
(ಎಕ. ೪111, ಸೊರಬ. ೮೩-೧೦ ; 941); ಮಾಯನಾಯ್ಯನು... 
ಕುಂಬಿಸೆಯ ಬೀರರ್ಸನ ಮೇಲೆ (ಸೌಇಇ. 2೪, ೨೩೧-೩ ; 1183). (?) 


೧೮೯೧ 


ಕುಂಭ 


ಕುಂಬು, (ಕ್ರಿ). ೧. ಜೋಲು; ಒಲೆದಾಡು: ತೆರೆಯಿಂ 
ಕುಂಬುವ ಭೈತ್ರಮಂ ಧರದೆ ಬಿಣ್ಣುಣ್ಣಿಕ್ಕಿ ಬಲ್ಬಿಂದೆ ಸಂವರಿಪಂತೆ 
(ಹೈಆಸಿ. ೧೧-೭೬ ; ೧೦೫೮) ; ಅವನಿ ನಡುಗೆ ದಿಕ್ಕುಂಭಿಗಳ್‌ ಕುಂಬುತುಂ 
ಭೀಳಿಡೆ (ಕಾಂಕೀಶ್ವ. ೫-೮೩). ೨. ಬಾಗು; ನಮಸ್ಕರಿಸು: ವಿಕ್ರಮಕ್ಕೆ 
ಅಪುಖಗಪತಿಗಳ್‌ ಕೂಗಡಗಿ ಬೀತ ಮಾವಿನ ಕೋಗಿಲೆಯೊಲ್‌ ಕೊಂಬು 
ಗೊಂಡು ಕುಂಬುತ್ತಿರ್ಪರ್‌ (ಅರ್ಧನೇ. ೨-೮೫). 

(ದೇ. ॥ ತಮಿ. ಮಲ. ಕುಮ್‌] 

ಕುಂಬು (ಕ್ರಿ). ಚಪ್ಪಾಳೆ ತಟ್ಟಿಕೊಂಡು ಕುಣಿ: ಆದ ಪರಮಾನಂದದಿಂ 

ಕುಂಬಿ ಕುಣಿವುತ್ತ (ವಾಗೀರ. ೨೭೪). 
(ದೇ. ॥ ತಮಿ. ಕುಮ್ಮಿ, ಕೊಮ್ಮಿ; ಮಲ. ಕುಮ್ಮಿ] 

ಕುಂಬ್ಕು ಕುಂಬ್ಳಿ (ನಾ). ಬಾಗುವಿಕೆ; ನಮಸ್ಕಾರ: “ತುಅಕಿಲೆಂದು 
ಮೊಟಕ್ಸೆಂದು ಕುಂಬೆಂದು ಯೆಜಗೆಂದು ಬಳಿಕ ಮಣಿಯೆನೆ ನಮಸ್ಕಾರಕ್ಕೆ 
ಪೆಸರಕ್ಳು ೫ (ಕಬ್ಬಿಕ್ಕೆ. ೩೩). ಕುಂಬಿ: “ಕುಂಬಿಯೆ ನಮಸ್ಕಾರ 
ಕೊದಗುಗುಂ* (ಕಶರ. ೨೫). [ಆ ಕುಂಬು] 


15, ಕುಂಬ್ಮು(ನಾ). ೧. ಹಾಳಾಗುವಿಕೆ; ಕ್ಷಯಿಸುವಿಕೆ; ಹುಳುಕು; ಕುಟ್ಟಿ: 


ಮರಕ್ಕೆ ಕುಂಬು ಹಿಡಿಯಿತು (ರೂಢಿ). ೨. ಗಟ್ಟಿಯಿಲ್ಲದುದು ; 
ದುರ್ಬಲ; ತೇಗಿಗಿಂತ ಗಟ್ಟಿಯಿಲ್ಲ, ಜೋಗಿಗಿಂತ ಕುಂಬು ಇಲ್ಲ 
(ಗಾಡಿ). "ಕುಂಬಾಗು' ಪರಾ. 

[ದೇ.॥ ಕೊಡ. ಕುಂಬೀ ; ತುಳು. ಕುಂಬು] 


20| ಕುಂಬ್ಯು "ಕೊಂಬ್ಳು' ನೋ. 


25 


90 


35 


45 


ಕುಂಬೈ, ಕುಂಬಿ (ನಾ). ಗೋಡೆಯ ಮೇಲ್ಭಾಗದಲ್ಲಿ ಮಾಳಗೆಯ 
ಸುತ್ತಲೂ ಕಟ್ಟಿದ ದಿಂಡು; ಗೋಡೆಯ ತಲೆಕಟ್ಟಡ; ಬಡು: 
ಯಾಗಶಾಲೆಯಂ ನೇರ್ಪಡಿಸಿ ಕುಂಬೆಯಂ ಬಲಿದು ಹಂದರೇಕಟ್ಟ 
(ಕಾಮಾಶ್ವ. ೧೬-೪)- ಕುಂಬಿ : ನಮ್ಮ ಮನೆಯ ಮಾಳಿಗೆಯ ಕುಂಬೀ 
ಮೇಲೆ ಗೂಡು ಕಟ್ಟಿಕೊಂಡು ಇರುತ್ತದೆ (ಮುಂಬಯಿ. ೨-೧೨); 
ಎಲ್ಲರೂ ಮಿಟ್ಟು ಮಿಸುಕದೆ ಕುಂಬಿಗಳ ಮರೆಗೆ ಸಾಲುಸಾಲಾಗಿ ಅಡಗಿ 
ಕುಳಿತದ್ದನ್ನು... ನೋಡಿದೆ (ನೇದಿಮ. ೧೬); ಕುಂಬೀಯ 
ಮ್ಯಾಲೀನ ದುಂಡ ಶಾವಂತಿಗ್ಹೂ ವ ಹೂ ಬಾಡಿದಾಗೊಮ್ಮೆ ನೆನೆಯವ್ವ 
(ಮಲ್ಲಿಗೆ. ೪೬). 

[ದೇ ॥ ತಮಿ. ಕೊಮ್ಮೈ ; ತುಳು. ಕುಬಳ್‌ ; ತೆಲು. ಕೊನ್ಮು] 

ಕುಂಬ (ನಾ). ಒಂದು ಜಾತಿಯ ಗಿಡ: *ಕುಂಬೆ, ಕಬ್ಲರಿಗೆ? 
(ಮೈ ಗಿ, ೩೯-೭೬೩), [] 

ಕುಂಬ್ರಿಹುಳು (ನಾ). ಒಂದು ಬಗೆಯ ಹುಳು: ಐವಾರೇಳು ಕುಂಬ್ರಿ 
ಹುಳುಗಳೂ ಕೊಡ್ಲಿಹುಳುಗಳೂ ಗಡಿಗೆಯಿಂದ ನೆಗೆದು ನೆಲದ ಮೇಲೆಯೂ 
ಅವಳಮೈ ಮೇಲೆಯೂ ಹರಿದಾಡತೊಡಗಿದುವು (ಮಲೆಮ. ೫೮೯). 

[ಕುಂಬ್ರಿ * ಹುಳು (< ಪುಲು)] 

ಕುಂಭ (ನಾ). ೧. ಕೊಡ; ಕಲಶ: *ಕಳಶಃ, ಕುಟಃ, ಕುಂಭ, ನಿಘಃ 
-ಈ ೪ ಕೊಡಂ? (ಹಲಾಯು. ೫೩-೧೬೧) ; ಒಂದು ಚಕ್ರದಲ್ಲಿ ಜನಿಸಿದ 
ನಾನಾ ವರ್ಣದ ಕುಂಭಗಳಿಗೆಸ್ಮೂಲ ಸೂಕ್ಷ್ಮದ ಅನ್ಕನ ಕಲ್ಪಿಸಲುಂಟಿ 
(ಮೊೋಳಿ ಮಾ. ೬-೧೯); ಮೇಘ ಕುಂಭಗಳಿಂದಭಿಷೇಕಮಂಗೈದಂ* 
(ಶ್ರೀರಾಮಾ. ೨೫೭-೭೯೨), ೨. ಒಂದು ಅಳತೆ ; ಇಪ್ಪತ್ತು ದ್ರೋಣಗಳ 
ಅಳತೆ. ೩. ಆನೆಯ ಕುಂಭಸ್ಥಳ : * ಮೂರ್ಧಪಿಂಡಃ, ಕುಂಭಃ-ಈ ೨ 
ಆನೆಯ ಕುಂಭಸ್ಥಳಂ ೫ (ಹಲಾಯು ೩೬-೬೩); ಕುಂಭಿಕುಂಭದ 
ಸಮುಕ್ತಾ ಫಲಂಗಳ್‌ (ಜೈಮಿಭಾ. ೨೨-೩೯). ೪. ಒಂದು ಬಗೆಯ 
ಸುಗಂಧ ಸಸ್ಯ; ಗುಗ್ಗುಳ; ಧೂಪದ ಗಿಡ. ೫. ಒಬ್ಬ ರಾಕ್ಷಸನ 
ಹೆಸರು: ಬರಹೇಳ್‌ ನಿಶುಂಭನಂ ಕುಂಭನಂ ಲಂಭನಂ(ಚೆಬಪು.೪೭-೨೧). 


ಕುಂಭಕ 


೬. [ಜ್ಯೋತಿ] ಹನ್ನೆರಡು ರಾಶಿಗಳಲ್ಲಿ ಒಂದು; ಕುಂಭರಾಶಿ: | 
ಹಿಮಾಂಶುಗೃಹದೊಳ್‌ ಸುರೇಜ್ಯನಿರೆ ಪುತ್ರವಿತ್ತಾಂಗನಾ ಸಮುತ್ಕವಿಭವಂ 
ಸುಬುದ್ಧಿ ಸುಖಿ ಕುಂಭದೊಳ ಕೂಡೆ ತ ತೈ ಮಾ ನ ಫಲಭಾಗಿ 
(ಜಾತತಿ. ೧೭-೨೮). "ಕುಂಭಯೋಗ , "ಕುಂಭಿಸು' ಪರಾ. [ಸಂ.] 

ಕುಂಭಕ (ನಾ). [ಯೋಗ] ಪ್ರಾಣಾಯಾಮದಲ್ಲಿ ಒಳಗೆಳೆದು. 5 
ಕೊಂಡ ಉಸಿರನ್ನು ಬಿಗಿಹಿಡಿಯುವಿಕೆ; ಬಾಯನ್ನೂ ಮೂಗಿನ 
ಹೊರಳೆಗಳನ್ನೂ ಬಲಗೈ ಬೆರಳುಗಳಿಂದ ಮುಚ್ಚಿ ಉಸಿರನ್ನು 
ತಡೆಹಿಡಿಯುವಿಕೆ: *ನಾಸಿಕದಿಂ ನಿಂದಾನಿಲಂ ಕುಂಭಕಮೆನಿಕ್ಕು” | 
(ಮಂಗರಾ. ೧೬-೧೪). ಕುಂಭಕ ಸಂರೇಚಕ ಪೂರಕಂ (ಶಾಂತಿಪು. ೬-೯೩); 
ವನರುಹನಿಷ್ಟರಂ ರುಚಿರ ರೇಚಕಪೂರಕ ಕುಂಭಕ ಕ್ರಿಯಾಮನಮಿರೆ 
(ಗದಾಯು. ೬-೧೫) ; ಪ್ರಾಣವಾಯುವ ಪ್ರಾಣಾಯಾಮದಿಂದ ಕುಂಭಕ 
ದಲ್ಲಿ ನಿಲ್ಲಿಸಿ (ಮನುಗುಂ. ೧೮-೯೨) ; ರೇಚಕೆಂ ಪೂರಕಂ ಕುಂಭಕ 
ವಿಧಾನದಿಂ ಪ್ರಾಣಂಗಳಂ ಸ್ತಂಭಿಸುತೆ (ಶ್ರೀರಾಮಾ. ೭೧೬-೧೯೫). 

[ಸೆಂ.] 

ಕುಂಭಕರ್ಣ (ನಾ). ೧: ಒಬ್ಬ ರಾಕ್ಷಸ; ರಾವಣನ ತಮ್ಮ: 
ಆಗುರ್ವಿನಕುಂಭಕರ್ಣಂ ಈ ಧರಣಿಗೆ ದಂತವಕ್ರನೆನಿಸಿರ್ದುದನಾನಟ್‌ವೆಂ 
(ಜಗವಿ. ೧-೭೦); ಎಬ್ಬಿಸಿದನಾ ಸುರಗಣಭಯಂಕರ ಕುಂಭಕರ್ಣನನಾ 
ದಶಗ್ರೀವ (ತೊರರಾ. ೬-೨೬ ಸೂಚನೆ). ೨. (ಆಲಂ) ನಿದ್ದೆಬಡಕ; 
ಮಿತಿಮಾರಿ ನಿದ್ದೆಮಾಡುವ ವ್ಯಕ್ತಿ: ಕುಂಭಕರ್ಣನ ಯೋಗ್ಯತೆ 
ನನಗಿಲ್ಲ ನಿಜ. ಆದರೆ ಸ್ಪರ್ಧೆಗೆ ನಿಂತು ಸೂರ್ಯನನ್ನು ಸೋಲಿಸುವ 
ಹವ್ಮಾಸವೂ ನನಗಿಲ್ಲ (ಗಾಳಿಪ. ೧೫೮). [ಸಂ.) 

ಕುಂಭಕಾಮಿಲೆ (ನಾ). (ಉಲ್ಬಣಾವಸ್ಥೆಯ) ಕಾಮಾಲೆ ರೋಗ: 
ಕಾಮಾಲೆಯ ಚಿಕಿತ್ಸೆ ಮಾಡದೆ ಉಪೇಕ್ಷೆಯ ಮಾಡಿದರ ಶೋಫೆಯುಂಟಾಗಿ 
ಕುಂಭಕಾಮಿಲೆಯಹುದು (ವೈದ್ಯಸಾ. 1, ೩೪೬). 

[೮ ಸಂ. ಕುಂಭಕಾಮಲಾ] 

ಕುಂಭಳಾರ (ನಾ). = ಕುಂಬಾರ: ಕಾಣ್ಕೆ, ಪೂಣ್ಯೆ, ಕುಂಭಕಾರ, 
(ಶಬ್ದಾನು. ಆ ಪ್ರಯೋ). [ಸಂ-] 

ಕುಂಭಕಾರಿ (ನಾ). ಒಂದು ಜಾತಿಯ ವೃಕ್ಷ: ಕುಂಭಕಾರಿ, 
ಪ್ರಿಯಂಗು ... ಮೊದಲಾದ ವೃಕ್ಷಣಾತಿಗಳು ಬೀಜಗಳಂ ಬಿತ್ತಲು 
ಹುಟ್ಟುವವು (ಸೌಗಂಧಿ. ೪೨೫-೮). [?] 

ಕುಂಭಕೂಟಿ (ನಾ). ಆನೆಯ ಕುಂಭದ ತುದಿ: ಕನಲ್ವ ಕಿಡಿವಣ್ಣದ 
ಕಣ್‌ ಬೆಳರ್ಗೆಂಸನಾವಗಂ ಬೀೀಜುವ ಕರ್ಣಮೊಡ್ಡಿ ಕಡೆದಂದದೊ 
ಳೊಂದಿದ ಕುಂಭ ಕೂಟದುತ್ತಾಆಿಲನೇಕಮುನ್ನತಿಯಿದಾನಟಾ ವಾನೆ 
ಯೊಳಿಲ್ಲಮೆಲ್ಲಿಯುಂ (ಚಂದ್ರಪು. ೯-೯೩). (ಕುಂಭ + ಕೂಟ] 

ಕುಂಭಕೊಳು (ನಾ). ಮಾರಿಜೀವತೆಗೆ ಬಲಿಕೊಡುವ ಮುನ್ನ 
ಹಳ್ಳಿಯ ಎಲ್ಲರ ಮನೆಯಿಂದಲೂ ತಂದು ರಾಶಿಹಾಕಿದ 
ಮೊಸರನ್ನ. ಐ ಹೀಗೆ ರಾಶಿಹಾಕಿದ ಅನ್ನಕ್ಕೆ ಅರಿಸಿನ ಕುಂಕುಮದ 
ಪೂಜೆಮಾಡಿ ಬೇವಿನ ಕೊಂಬೆಯನ್ನು ನಡುವೆ ಊರಲಾಗುತ್ತದೆ; 
ಕಾಯಿ ಕರ್ಪೂರಾದಿಗಳಾದ ಮೇಲೆ ಪ್ರಾಣಿಗಳ ಬಲಿಕೊಡಲಾಗು 
ತ್ತದೆ (ಎಸಮೈ. ೩೪11, ೨೫). [ಕುಂಭ + ಕೂಳು (ಆ ಕೂಟ್‌)] 

ಕುಂಭಕೋಣ (ನಾ). ೧. (ತಮಿಳುನಾಡಿನಲ್ಲಿಯ) ಒಂದು ಊರು. 
೨. (ಆಲಂ) ಬೋಸ; ವಂಚನೆ: ಅವನು ಕುಂಭಕೋಣ ಮಾಡಿ 
ನನ್ನ ಹಣವನ್ನು ಮುಳುಗಿಸಿದ (ರೂಢಿ). [ಸಂ.] 

ಕುಂಭಗಾಖ (ನಾ). ಕುಂಭಗಳನ್ನು ಮಾಡುವವನು; ಕುಂಬಾರ: | 
ಕುಂಭಗಾಜಂ, ಮಣಿಗಾಅಂ (ಶಬ್ದಾನು. ೩೮೪ ಪ್ರಯೋ). 45 

(ಕುಂಭ + -ಗಾಜ (ಆ -ಕಾಜ)) 


23 


30 


ಹ ERE LAN ಕ ವ ವ ಕಾನಾ ಘಾನಾ ಮಾವಾ ಪನಾಮದ AL ಹಾಮಾಾಯ 


40 


ಸಂ ———————— 


೧೮೯೨ 


ಕುಂಭರಾಶಿ R 


ಕುಂಭಜ (ನಾ). ೧. ಕುಂಭದಲ್ಲಿ ಹುಟ್ಟಿದವನು. ೨. ಅಗಸ್ತ್ಯ: 
ಅಡೇಂ ಪಳಂಚಲೆದುದೊ ರಾಜರಾಜಸಭೆ ಕುಂಭಜನೀಂಟಿದ ತೋಯ 
ರಾಶಿಯಂ (ಪಂರಾಮಾ. ೬-೭೪); ಕಡಲ ಕಡೆದರು ಸುರಾಸುರರು... 
ಕುಡಿದನದನು ತಪಸಿನಿಂದ ಕುಂಭಜನು (ಮಂಕುಕ.೨೫೯). ೩. ಡ್ರೋಣಾ 
ಚಾರ್ಯ: “ಕೊಡದಲ್ಲಿ ಹುಟ್ಟಿದವ, ಅಗಸ್ತ್ಯ ಖ.ಸಿ, ದ್ರೋಣ” 
(ಗಂಗಾಮ. ಆಲ). [ಸಂ.] 

ಕುಂಭತಟ (ನಾ). ಆನೆಯ ಕುಂಭಸ್ಥಳ ; ಆನೆಯ ತಲೆಯ ಪ್ರದೇಶ: 
ಕುಂಭತಟಿಂ ಕುಳಭೂಧರಂಗಳಂತಳವಡೆ (ರಾಜಶೇ. ೧೩-೬೬). 

[ಕುಂಭ + ತಟ) 

ಕುಂಭತಳೆ "ಕುಂಬತಳ' ನೋ. 

ಕುಂಭದಳನ (ನಾ). (ಆನೆಯ) ಕುಂಭಸ್ಥಳವನ್ನು ಸೀಳುವುದು: 
ಸಮಸ್ತರಿಪುನೃಪ ಕುಂಭಿ ಕುಂಭದಳನ ಪಂಚಾಸ್ಯ (ಎಕ. 111, ಮಂಡ್ಯ, 
೭೮-೧. 1022). [ಕುಂಭ 4 ದಳನ (ಎ ದಲನ)| 

ಕುಂಭದಾಸಿ (ನಾ). ೧. ನೀರು ಹೊರುವವಳು; ಘಟಚೀಓ. 
೨. ವ್ಯಭಿಚಾರಿಣಿ; ಜಾರೆ; ಸೂಳೆ: ನಾನೇನೂ ಯಾವುದೋ ಸ್ನಾನ 
ಘಟ್ಟದಿಂದ ನಿಮ್ಮ ಮನೆಗೆ ತರಲ್ಪಟ್ಟಿ ಕುಂಭವಾಸಿಯಲ್ಲ (ಹತ್ತುವ. ೩೭). 

(ಸೆಂ. ಕುಂಭದಾಸೀ] 

ಕುಂಭದ್ರೋಣ (ನಾ). ಕೊಡವನ್ನೆತ್ತಿ ಸುರಿದಂತೆ ಸುರಿಯುವ 
ಮಳೆ; ಒಂದೇ ಸಮನೆ ಸುರಿಯುವುದು; ಧಾರಾಕಾರವಾದುದು : 
ಜಲ ಕುಂಭಮುಮನಾಂತು ಮೇರು ಶಿಖರಕ್ಕೆ ಕುಂಭದ್ರೋಣದಂತೆ 
ಮಳೆಗರೆವೊಲು (ನವಮೋ. ೨೨-೨೫); ಬಿರುಗಾಳಿಯೆದ್ದು ಕುಂಭದ್ರೋಣ 
ದಂತೆ ಮಳೆ ಸುರಿಯಲಾರಂಭಿಸಿತು (ಗುಣಸಾ. ೬೩). 

[ಕುಂಭ + ದ್ರೋಣ) 

ಕುಂಭಧ್ವಜ (ನಾ). ೧. ಕುಂಭ ಲಾಂಛನವನ್ನುಳ್ಳ ಧ್ವಜ; 
ದ್ರೋಣಾಚಾರ್ಯರ ಧ್ವಜ: ಶೋಣಾಶ್ವಂಗಳ್‌ ರಜತರಥಮಂ 
ಪೂಡೆ ಕುಂಭಧ್ವಜಂ ಗೀರ್ವಾಣಾನಾಸಂಬರೆಮಡಕೆ ... ಬಿಲ್ಲೆ ಜಾಣಂ 
ದ್ರೋಣಂ ನಿಂದಂ ಮಸಗಿ ತಿರುಪುತ್ತೊಂದು ಕೂರಂಬನಾಗಳ್‌ 
(ಪಂಪಭಾ. ೧೧-೫೬). ೨. ಕುಂಭಲಾಂಛನದ ಧ್ವಜವುಳ್ಳವನು; 
ದ್ರೋಣಾಚಾರ್ಯ. (ಕುಂಭ + ಧ್ವಜ) 

ಕುಂಭಭವ (ನಾ). ಕುಂಭಜ ೨: ಮಿಗೆ ಯೋಜಿಪುದಕ ಪ್ರಮಾಣದ 
ಕುಂಭಭವನಾಗಿ ಶರಧಿಪಾನವನೆಸಗಿ ದಾ ಆ ಜತಿಯವೊಲು 
(ವೀಕೈಪು. ೭-೯-೨). [ಸಂ.] 

ಕುಂಭಭೇದನ (ನಾ). ಆನೆಯ ಕುಂಭಸ್ಕಳವನ್ನು ಸೀಳುವುದು: 
ಸಮದೇಭ ಕುಂಭಭೇದನ ಸಮಯೋಗ್ರನಖಂಗೆ ಹರಿಗೆ ಮೃಗರಿಪುವೆಸ 
ರುತ್ತಮಿಕೆಯೆಂ (ಗದಾಯು. ೨-೨). [ಕುಂಭ * ಭೇದನ] 

ಕುಂಭಮೇಳ (ನಾ). ಗುರು ಕುಂಭರಾಶಿಗೆ ಬಂದಾಗ ಹರಿದ್ವಾರ 
ಪ್ರಯಾಗಗಳಲ್ಲಿ ನಡೆಯುವ ದೊಡ್ಡಜಾತ್ರಿ : ಭೂಗೋಳಕ್ಕೆ ಬೆನ್ನು 
ಹತ್ತಿಹುದು ಬೇತಾಳ, ಆದರೂ ತಪ್ಪುವಂತಿಲ್ಲ ಕುರುಕ್ಷೇತ್ರದಲಿ ಕುಂಭ 
ಮೇಳ (ನೆಲಮು. ೧೫). (ಕುಂಭ ಮೇಳ (ಇ ಮೇಲ)] 

ಕುಂಭಯೋಗ (ನಾ). ಕುಂಭಕದ ಯೋಗ್ಯ ಕ್ರಿಯೆ: ಉಳಿದ 
ಸ್ಥಾಪನ ಸನ್ನಿಧಿಕರೂ ಆರ್ಚನಮೆಂಬ ಮೂಜು ಉಪಚಾರಕ್ರಿಯೆಗಳು 
ಯೊ ಜಿಸಲ್ಪ ಡುವುದು ಕುಂಭಯೋಗದಿಂದಂ ಪ್ರಯತ್ನದಿಂದಂ 
(ಪ್ರತಿಷ್ಠಾ. ೯-೨೩). (ಕುಂಭ + ಯೋಗ] 

ಕುಂಭರಾಶಿ (ನಾ). [ಜ್ಯೋತಿ] ಹನ್ನೆರಡು ರಾಶಿಗಳಲ್ಲಿ ಹನ್ನೊಂದನೆ 
ಯದು: ಈ ನಕ್ಷತ್ರಗಳು ಕುಂಭರಾಶಿಗೆ ಸೇರಿದವು (ನಕ್ಷತ್ರ. ೨೬). 

[ಕುಂಭ ರಾಶಿ] 


ಕುಂಭವಾದ್ಯ 


ಕುಂಭವಾದ್ಯ (ನಾ). ಹೊಟ್ಟೆಯ ಮೇಲೆ ಇಟ್ಟುಕೊಂಡು ವಾದ್ಯ 
ದಂತೆ ಬಾರಿಸುವ ಮಣ್ಣಿನ ಕೊಡ; ಘಟವಾದ್ಯ : (ಕ); *ಗುಮತೀ 
ವಾದ್ಯ? (ಗಂಗಾಮ. ಕಿ). [ಕುಂಭ + ವಾದ್ಮ] 

ಕುಂಭಶಾಖ (ನಾ). ಮಡಕೆಯಿಂದ ಶಾಖಕೊಡುವಿಕೆ: ವಾತರೋಗ 
ಗಳಲ್ಲಿ ತೈಲ ಮುಂತಾದವುಗಳಿಂದ ಲೇಪನಂ, ಪಾನ ಮುಂತಾದ ಸ್ನೇಹ 


ವಿಧಿಗಳನ್ನೂ ಕುಂಭಶಾಖ ಮುಂತಾದುದರಿಂದ ಸ್ವೇದನವಿಧಿಯನ್ನೂ | 


ಪ್ರಯೋಗಿಸುವುದು (ಸಕವೈ. ೨೪). [ಕುಂಭ + ಶಾಖ) | 

ಕುಂಭಶಿರ (ನಾ). ಕುಂಬದಂತಹ ತಲೆಯುಳ್ಳವನು; ಗಜಾನನ: 
ಲಂಬೋದರಗೇತಕೆ ತರಳೋದರೆ ಕುಂಭಶಿರಂಗೇತಕೆ ಬಿಂಬಾಧರೆ 
(ಗಣೇಶ ೫-೧೨೨). [ಕುಂಭ + ಶಿರ] 

ಕುಂಭಶ್ರವಣ (ನಾ). - ಕುಂಭಕರ್ಣ : ೧. ಅನರೊಳತಿ ಬಲಯುತನು 
ಕುಂಭಶ್ರವಣನೂ (ಉತ್ತರಾ. ೨-೧೨). [ಕುಂಭ + ಶ್ರವಣ] 

ಕುಂಭಸಂಭವ (ನಾ). ೧. ಅಗಸ್ತ್ಯ: ಭಂಗಂ ನಿಮಿರ್ವದು ಕಡಲೊಳ್‌ 
ಸಂಗತಮೆನೆ ಕುಂಭಸಂಭವ ವ್ಯತಿಕರದಿಂ (ಪುಷ್ಪಪು. ೧೧-೧೪). 
೨. ದ್ರೋಣಾಚಾರ್ಯ: ಕುಂಭಸಂಭವನಿನನಶ್ವತ್ಥಾಮನೆಂದು 
ಪೆಸರಿಡೆ (ಪಂಪಭಾ. ೨-೪೪). [ಕುಂಭ 4 ಸಂಭವ] 

ಕುಂಭಸ್ಥಲ, ಕುಂಭಸ್ಕೃಳ (ನಾ). ಆನೆಯ ತಲೆಯ ಮೇಲೆ ಗುಂಡಾಗಿ 
ಉಬ್ಬಿರುವ ಭಾಗ. ಕುಂಭಸ್ಕಳ: 4 ಮೂರ್ಧವಿಂಡಃ, ಕುಂಭಃ - ಈ 
೨ ಆನೆಯ ಕುಂಭಸ್ಥಳೆಂ. ಎರಡು ಕುಂಭಸ್ಥಳದ ನಡು ಬಿದುಮೆಂಬುದು? 
(ಹಲಾಯು. ೩೬-೬೩) ; ವೈರಿ ಭೀಮದ್ವಿರದ ಕುಂಭಸ್ಮಳಕೆ ಸಂಚಮುಖ 
(ಕುವ್ಯಾಕ. ೧೯-೮). [ಕುಂಭ + ಸ್ಥಲ] 

ಕುಂಭಸ್ಗಳ "ಕುಂಭಸ್ಥಲ ನೋ. 

ಕುಂಭಾಂಬು (ನಾ). ಕೊಡದಲ್ಲಿಯ ನೀರು : ಕುಂಭಾಂಬುವಿಂದಂಬು 
ಧಿಜಳಂ . . . ಪಿರಿದು (ಜಗವಿ,. ೧೧೯). [ಕುಂಭ 4 ಅಂಬ್ಯು] 

ಕುಂಭಾಭಿಷೇಕ (ನಾ). ವಿಧಿಪೂರ್ವಕವಾಗಿ ಪೂರ್ಣಕುಂಭಗಳಿಂದ 
ಮಾಡುವ ಅಭಿಷೇಕ: ಚಿದಂಬರದಲ್ಲಿ ಕುಂಭಾಭಿಷೇಕ ಆಯಿತು 
(ಸಂಗೀತ. ೭). (ಕುಂಭ + ಅಭಿಷೇಕ] 

ಕುಂಭಾರೆ "ಕುಂಬಅ' ನೋ. 

ಕುಂಭಾರಗೊಡಿಗಿ (ನಾ). ಕುಂಬಾರರಿಗೆ. ಕೊಟ್ಟ ಕೊಡಗೆ: 


ಧಾರೆಯನೆರದು ಕೊಟ್ಟ ಕುಂಭಾರಗೊಡಿಗಿಯ ಹತ್ತು ಖಂಡುಗ! 


ಭೂಮಿಯ (ಎಕ. ೪111, ತೀರ್ಥಹ. ೧೬೨-೯; 1407). 
[ಕುಂಭಾರ (೮ ಕುಂಬಜ) + ಕೊಡಿಗಿ (£ ಕೊಡಂಗೆಯ್‌,)] 
ಕುಂಭಿ, (ನಾ). ೧. ಆನೆ: “ಕರ ವಾರಣಂ ಕುಂಭಿ ಕುಂಜರಂ ಸಿಂಧುರೆಂ 
. ಆನೆಯಕ್ಕು? (ಮಂಗರಾ. ೪೬-೧); ಆಹಿತಕುಂಭಿ ಕುಂಭಸ್ಮಳ 
ನಿರ್ದಾರಣಪಟುಭುಜದಂಡಂ ... ಪ್ರತಾಪಿ ಸಾಹಸಭೀಮಂ (ಗದಾಯು. 
೭-೧) ; ಕುಂಭಿಗಳು ತಲೆಯನೂಜುತೆ ಕೆಡೆದುವು (ಕೌಶಿಕಾ. ೨೦-೪೨). 
೨. ಒಂದು ನರಕದ ಹೆಸರು: ಉಗ್ರ. ವೃಳಾಸ್ಯ, ಗ್ರಾಹ, ಕುಂಭಿ, 
ನಕ್ರವೆಂಬೈದು ಮಂತ್ರಿನರಕಂಗಳಿಂದೊಡಗೂಡಿ (ವಿವೇಕ. ೧೪೦). 
[< ಸಂ. ಕುಂಭನ್‌] 
ಕುಂಭ್ಳಿ (ನಾ). ೧.: ಕಟ್ಟಲವೆಂಬ ಸಸ್ಯ; ಕಿರಿಯ ಶಿವನಿ ಮರ. 
೨. ಮಡಕೆ; ಪಾತ್ರೆ: "ಉಖಾ, ಸ್ಥಾಳೀ, ಚರುಃ, ಕುಂಭೀ, ಪಿಠರಂ, 
ಕುಂಡಂ - ಈ ೬ ಮಡಕೆ (ಹಲಾಯು. ೫೨-೧೫೯) ೩. ಕಾಳು 
ತುಂಬಿಡುವ ಪಾತ್ರೆ: (8). [ಸಂ. ಕುಂಭೀ) 
ಕುಂಭಿಕೆ (ನಾ). ಒಂದು ಜಾತಿಯ ಜಲಸಸ್ಯ; ಅಂತರಗಂಗೆ: 
*ವಾರಿಪರ್ಣಿ, ಕುಂಭಿಕೆ, ಅಂತರವಳ್ಳಿ? (ನಾಚಿರಾ. ಕಿ). 
[ಸಂ. ಕುಂಭಿಕಾ) 


೧೮೯೩ 


20 


40 


43 


ಕುಂಭೀನಸ 


ಕುಂಭಿನಿ (ನಾ). ೧. ನೆಲ; ಭೂಮಿ; ಪೃಥ್ವಿ: ಕ್ಷಮೆಯೊಳ್‌ ಕುಂಭಿ 
ನಿಯಂ ಗಭೀರತೆಯೊಳಂಭೋರಾಸಿಯಂ ... ಈತಂ ನೆಜಕಿ ಪೋಲ್ವಂ 
(ಸೌಇಇ. X1-ii, ೧೨೦-೪೧; 1044) ; ಕುಂಭಿನಿಯ ತಿರುಗಿ ಕೋಟ 
ತೀರ್ಥವ ಮಿಂದಡೇನು (ದೇದಾವ. ೪೭-೯೪). ೨. ಹೆಣ್ಣಾನೆ. ೧,೨: 
ಸರಳಕಸಪಾತಮಂ ಬಿತ್ತರಿಸಿಯುಮಾಟನಿಕ ಜನಿತ ಬಾಧೆಗಳಂ ಸಂಹರಿಸಿ 
ಯುಮನುವಶೆಯಂ೦ ಮಾಡಿರಿಸಿದನಾ ರಾಜಕುಂಜರಂ ಕುಂಭಿನಿಯ 
(ಚೆಂದ್ರಪು. ೧೧-೮೨). [ಸೆಂ. ಕುಂಭಿನೀ) 

ಕುಂಭಿನಿಧರ (ನಾ). - ಕುಂಭಿನೀಥರ. "ಕುಂಭಿನಿಧರಾತ್ಮಜೆ' ಪರಾ. 

[€. ಸಂ. ಕುಂಭಿನೀಧರ] 

ಕುಂಭಿನಿಧರಾತ್ಮಜೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ: 

ಶಂಭು ಕುಂಭಿನಿಧರಾತ್ಮಡೆಗುಸುರಲು (ನವಮೋ. ೨೫-೮೬). 
[ಕುಂಭಿನಿಧರ + ಆತ್ಮಜೆ] 

ಕುಂಭಿನೀಧರ (ನಾ). ಭೂಮಿಯನ್ನು ಧರಿಸಿದುದು; ಪರ್ವತ: 
ಕುಂಭಿನೀಧರವರತನೂಭವಾನನಪದ್ಮಸಟ್ಟರಣ . . . ಸಂಗಮೇಶ್ವರ 
ಪ್ರಸನ್ನ (ಪ್ರೌಢರಾ. ೧೫-೧). [ಸಂ.] 

ಕುಂಭಿನೊಸಲು (ನಾ). ೧. ಆನೆಯ ಹಣೆ. ೨. ಪ್ರಶಸ್ತವಾದ ಹಣೆ; 
ವಿಸ್ತಾರವಾದ ಹಣೆ: ಅಳಕ ನಿಚಯದ ಕುಂಭಿನೊಸಲಿನ ... 
ಮುನ್ನಿನ ರೊಪ ತೋಕಿಂದ (ಕುವ್ಯಾಭೀ. ೩-೭೭). 

[ಕುಂಭಿ, * ನೊಸಲು (ಆ ನೊಸಲ್‌)] 

ಕುಂಭೆಪಾಕ (ನಾ). - ಕುಂಭೀಪಾಕ : ಅಮಂಗಳೆಯಾದ ವಿಧವೆಯು 
ಪರಪುರುಷರ ಸಂಗಗಳಾದರೆ ಅವಳು ... ಕುಂಭಿಪಾಕವೆಂಬ ನರಕ 
ದೊಳು ಯಾತನೆಯನನುಭನಿಸುವಳು (ಕಕುಮಾ. ೧೦೪-೭). 

[ಆ ಸಂ. ಕುಂಭೀಪಾಕ] 

ಕುಂಭಿಸಾತಕ (ನಾ). - ಕುಂಭಿಪಾಕ : ಆಚಾರವಿದು, ಪ್ರಸಾದವೆಂದ 

ಆಿಯದಿದ್ದರೆ ಕುಂಭಿಪಾತಕ ನಾಯಕನರೆಕ (ಬಸವ. ೭೬೭). 
[ಕುಂಭ * ಪಾತಕ] 

ಕುಂಭಿಸು (ಕ್ರಿ). ಕುಂಭಕ ಕ್ರಿಯೆಯಿಂದ ಪ್ರಾಣಾನಿಲ ವ ನ್ನು 
ನಿರೋಧಿಸು; ಒಳಗೆಳೆದುಕೊಂಡ ಉಸಿರನ್ನು ತಡೆಹಿಡಿ: ಶರಣ 
ಕುಂಭಿಸುವಲ್ಲಿಯೇ ಓಂಕಾರ ಒಡಗೂಡುವುದಯ್ಕಾ (ಘನವ.೬೩-೫೨) ; 
ಕೇಚಿಸುತ ಪೂರಿಸುತ ಕುಂಭಿಸುತಾಚರಣರೂಪನ ಪಥವ (ನಿಭಾಗ. 
೧೧-೨೧-೩೦) ; ಪ್ರಾಣವಾಯುವ ನಾಸಾಪುಟದೊಳು ತಡೆದು ಕುಂಭಿಸಿ 
(ಕೈಕವ. ೪-೧). [ಕುಂಭ + -ಇಸ್ಕು] 

ಕುಂಭೀಧಾನ್ಯ (ನಾ). ೧. ಕುಂಭಗಳಲ್ಲಿ ಶೇಖರಿಸಿದ (ಆರು ದಿನಗಳಿಗೆ 
ಸಾಲುವಷ್ಟು) ಧಾನ್ಯ. ೨. ಒಂದು ವರ್ಷಕ್ಕಾಗುವಷ್ಟು ಧಾನ್ಯ 
ವನ್ನು ಓಡೆಗಳಲ್ಲಿ ಸಂಗ್ರಹಿಸಿ ಇಟ್ಟವನು: ಸಂಗ್ರಹಕಾರರನ್ನು 
ಕುಶುಲಧಾನ್ಮರೆಂದೂ, ಕುಂಭೀಧಾನ್ಯರೆಂದೂ, ತ್ರ್ಯಾಹಿಕರೆಂದೂ, 
ಅಶ್ವಸ್ತನರೆಂದೂ , ., ಒಂದು ವರ್ಷಕ್ಕಾಗುವಷ್ಟನ್ನು ಶೇಖರಿಸಿದವನು 
ಕುಂಭೀಧಾನ್ಮನು (ಕುಂಭೀಧಾನ್ಯಕನು) (ಆರ್ಯಧ. ೮೬). [ಸಂ.] 

ಕುಂಭೀನ (ನಾ). ದೊಡ್ಡ ಆನೆ; ಮಹಾಗಜ: ಅಂಭಃ ಕುಂಭೀನ 
ಕುಂಭೀನಸ ಮಕರ ಮಹಾಕೂರ್ಮ ಕೀರ್ಣೋರ್ಮಿಮಾಲಾಜೃಂಭತ್‌ 
(ರಾಜಶೇ. ೧-೯೦). [ಸಂ.] 

ಕುಂಭೀನಸ (ನಾ). ಹಾವು; ಸರ್ಪ: “ಉರಗಂ ಸರೀಸೃಪಂ ಕುಂಭೀ 
ನಸಂ ಭೋಗಿ ಮರುತಾಶನಂ ... ಎನಲು ಸರ್ಪ ಂಗೆ ನಾಮಂ? 
(ಮಂ ಗರಾ, ೧೧೮-೧); ಆ ಕುಂಭೀನಸನ ಸಂರಂಭಮಂ ಕೆಂಡು 
ಮಿರ್ಕೆಲನಂ ನೋಡೆ (ಜಗವಿ. ೩-೮೩ ವ). [ಸಂ.) 


ಕುಂಭೀಪಾಳಕ 


ಕುಂಭೀಪಾಕ (ನಾ). ಆವಗೆಯೊಳೆಗಿನ ಮಡಕೆಗಳಂತೆ ಪಾಪಿಗಳನ್ನು 
ಬೇಯಿಸುವ ಒಂದು ನರಕ: ಅಪತ್ತುವೆರಸು ಮೃಗಯಾವ್ಯಾಪಾರದೆ 
ಮಜಗುವವನಿಪತಿಯರ್‌ ಕುಂಭೀಪಾಕಕ್ಕೆ ಕೃಷ್ಟಪಾಕವ್ಮಾ ಪನ್ನರ್‌ ಮಜ 
ಗುವರ್‌ ನಿರಂತರಮವರೊಳ್‌ (ಶಾಂತಿಪು. ೭-೧೦೨) ; 
ಮಾಜಕಿ ನಡೆಯೆ ಕುಂಭೀಪಾಕಂ (ರಾಮಾಶ್ವ. ೨೬-೧೧). 

ಕುಂಭೀರ (ನಾ). ಮೊಸಳೆ: “ಕುಂಭೀರಃ, ನಕ್ರಃ- ಈ ೨ ಮೊಸಳೆ” 
(ಹಲಾಯು. ೧೦೮-೩೪) ; ಮತ್ತಕುಂಜರ ಕುಂಭೀರಕುಲಂ (ಆದಿಪು. 

ಕಾದುವು ಬಿಸಿಲಂ . .. ಕುಂಭೀರಕಮಠ ಕರ್ಕಟಿಂಗಳ 
(ಜಗವಿ. ೧೪-೧೨). [ಸಂ.] 

ಕುಂಭೋದಯ (ನಾ). ೧. - ಕುಂಭಜ. ೨. [ಜ್ಯೋತಿ] ಕುಂಭ 
ರಾಶಿ: ಒಂದಿರೆ ಕುಂಭೋದಯದೊಳ್‌ ತೊಟಲ್ವನ ಧನಂ ದುಃಖಾರ್ತ 
ನುಗ್ರಂ ಶಠಂ (ಜಾತತಿ. ೧೭-೨೦). [ಕುಂಭ + ಉದಯ] 

ಕುಂಭೋದ್ಭ ವ (ನಾ). ೧. ಅಗಸ ಸ್ಪೈ: ಕುಂಭೋದ್ಭವಂ ಶ್ರೀರಾಮ 
ನಲಗ ಬರುತುಮಿರ್ದಂ (ರಾಮಾಶ್ಚ. ೧೦-೧೨). ೨. ದ್ರೋಣ: 
ಚಾಪವಿದ್ಮಾ ಬಲದೊಳ್‌ ಕುಂಭೋದ್ಭ ವಂ (ಪಂಪಭಾ. ೧೪-೬೪). 

[ಕುಂಭ + ನ ವ] 

ಕುಂಯ್‌, ಕುಂಯಿ, ಕುಯ್ಚಿ, ತೂ (ನಾ). ನೋವಿನಿಂದ 
ನಾಯಿಗಳು ಮಾಡುವ ಶಬ್ದ. "ಕುಂಯ್‌ಗುಟ್ಟು' ಪರಾ. ಕುಂಯಿ. 
"ಕುಂಯಿಗುಡು' ಪರಾ. ಕುಯ್ಕಿ : (ಕಿ). ಕೊಂಯಿ : (ಕ): [7] 

ಕುಂಯ್‌ಗುಟ್ಟು, ಕುಂಯಿಗುಟ್ಟು (8). ೧. ಕುಂಯ್‌ ಕುಂಯ್‌ 
ಎಂದು ಶಬ್ದ ಮೊಡು. ೨. (ಆಲ) ಹೆದರಿಕೆಯಿಂದ ತೀರ ಮೆಲ್ಲಗಿನ 
ಧ್ವನಿಯಲ್ಲಿ' ಮಾತನಾಡು: ಸುಬ್ಬನ ಮಾತಿನಲ್ಲಿಯ ಸಿಟ್ಟನ್ನು ಕಂಡು 
ಹೆದರಿ *ಇಲ್ಲ,ಇಲ್ಲ ನಾನದಕ್ಕೆ ಬಂದದ್ದೇ ಅಲ್ಲ” ಎಂದು ಕುಂಯ್‌ ಗುಟ್ಟದ 
(ಮೂರುದಾ. ೧೮೦). ಕುಂಯಿಗುಟ್ಟು: (ಕಿ). [ಕುಂಯ್‌ + ಕುಟ್ಟು 1 

ಕುಂಯಿ "ಕುಂಯ್‌' ನೋ. 

ಕುಂಯಿಗುಟ್ಟು "ಕುಂಯ್‌ಗುಟ್ಟು” ನೋ. 

ಕುಂಯಿಗುಡು (ಕ್ರಿ). - ಕುಂಯ್‌ಗುಟ್ಟು : ಕರಿಮರಿನಾಯಿ ಕುಂಯಿ 
ಗುಡುತ್ತಿತ್ತು ಭಟ್ಟರಬಾಯಿ ಒಟಿಗುಡುತ್ತಿತ್ತು (ಗರಿ. ೪೪-೧). 

(ಕುಂಯಿ (ಆ ಕುಂಯ್‌) 4 ಕುಡು, (ಆ ಕೊಡು,)] 

ಕುಕ, ಕುಯಾ (ನಾ). ಮಧ್ಯಪ್ರ ಪ್ರದೇಶದಲ್ಲಿ ಬಳಕೆಯಲ್ಲಿರುವ 
ಒಂದು ದ್ರಾವಿಡಭಾಷೆ : ಕುಈ ಭಾಷೆಯನ್ನು ಆಡುವವರನ್ನು ಕುಈಂಗ 
ರೆಂದು ಡಿ ಕರೆಯುವುದಿಲ್ಲ (ದ್ರಾವಿವಿ. ೧೬೭). ಕುಯಾ: 
ಕುಯಿಂಗರು ಆಡುವ ಕುಯಾ ಭಾಷೆಯನ್ನು ಗೊಂಡಿ, ತುಳು ಒರಾಒನ್‌' | 
ಭಾಷೆಗಳ ಗುಂಪಿನಲ್ಲಿ ಸೇರಿಸಬಹುದು (ದ್ರಾವಿವಿ. ೧೬೮). 1?) 

ಕುಕಂದುರು (ನಾ). ಒಂದು ಊರಿನ ಹೆಸರು: ಸಮಾರಾಧನೆಗೆ |35 
ಕುಕಂದುರು ಕಿಜುನಗರದ ಗವುಡುಗಳ ಕೈಯ (ಎಕ. ೫1೪, ತಿರುಮ. 
೧೮೭೯; 1). [?] 

ಕುಕಂಬಿಗಾರ (ನಾ). ಹಡಗು ನಡೆಸುವವನು; ಕರ್ಣಧಾರ: 
ಹಡಗುಗಳನ್ನು ಬಂದರೆದಲ್ಲಿ ನಡಸಿಕೊಂಡು ಬರುವ ಕುಕಂಬಿಗಾರರನ್ನು 
ಪರೀಕ್ಷಿಸಿ ನೇಮಿಸುವದೂ ... ಮುಂತಾದ ಕೆಲಸಗಳನ್ನು ಮಾಡುವರು |40 
(ಇಂಗ್ಲಂಡ. ೧೦೦), [ಆ ಕೂಕಂಬಿ * -ಗಾರ (೮ -ಕಾಜ)) 

ಕುಕರ (ನಾ). ೧. ಮೊಂಡುಗೈ. ೨. ಮೊಂಡುಗೈಯುಳ್ಳವನು : 
&. ಕೆಟ್ಟಿಕೆಲಸಮಾಡುವವನು. [ಸಂ.7 

ಕುಕವಾಡಿ (ನಾ). ಒಂದು ಊರಿನ ಹೆಸರು: 


ಅಣ್ಣ ನಾಜ್ಜೆ ಯಂ 


"ಸೂ 


೧೪-೯೨); 


0 


25 


ತಯೋರೇಕೋ ; 


೧೮೯೪ 


5 | ಕುಕಾಲ (ನಾ). ಕೆಟ್ಟಕಾಲ; ಶುಭವಲ್ಲದ ಸಮಯ. 


ಕುಕಿಲ್ಲು 


ಕುಕನಿ (ನಾ). ಕ್ಷುದ್ರ ಕವಿ; ಅಧಮಕವಿ: ದುಷ್ಕವಿ: ಮಾತ್ಸರ್ಯ 
ಮಹಾವಿಷಮ ಮತಿಯಿಂದೆ ದೋಷಾಮಿಷಮನೆ ಪೊರ್ದಿಪುವಲ್ತೆ ಕುಕನಿ 
ಬಕಂಗಳ್‌ (ಆದಿಪು. ತಾಮೇಂ ಗಣನೀಯರೆ ಕುಕವಿಗಳ೯ 
(ಪುಷ್ಪಪು. ೧-೪೫). [ಸಂ.] 


೧-೨೨); 


(ಸಂ. 

ಕುಕಾವ್ಯ (ನಾ). ಕೀಳು ತರಗತಿಯಕಾವ್ಯ; ಅಧಮಕಾವ್ಯ ; ಕೆಟ್ಟ 
ಕಾವ್ಯ: ಅದು ಕಾವ್ಶದಲ್ಲಿ ಆಕಾವ್ಯದಲ್ಲಿ, ಕುಳಾವ್ಯದಲ್ಲಿ, ಎಲ್ಲಿಯೂ 
ಯಾವ ಕೆಲಸಕ್ಕೂ ಬರುವುದಿಲ್ಲ (ನಿಬಂಧ. 11, ೨೪೯). [ಸಂ.] 

ಕುಕಿಲ್‌,, ಕುಕಿಲ್ಕು (ಕ್ರಿ). ೧. ಕೋಗಿಲೆಯಂತೆ ಕೂಗು; ಬಗ್ಗಿಸು: 
“ಕುಕಿಲ್‌- ಕೋಶಿಲಸ್ವನೇ, ಪಕ್ಷಿಭೇದೇ ಚ? (ಶಮಧಾ); *ಕುಕಿಲ್ತು 
ದೆಂದುಂ ಪುಗಿಲ್‌ ಪುಗಿಲೆಂದುಂ ಕೋಕಿಲಾಲಾಪಂ” (ಕಶಸಾ. ೧೦-೨೦೮); 
ಕುಕಿಲ್ವ ಕೋಗಿಲೆಯೆ ಪಾಡುನ ತುಂಬಿಯೆ (ಪಂಪಭಾ, ೪-೨೮) ; 
ಕಳರವದಿಂ ಕುಕಿಲ್ವ ಮಜಕಿಕೋಗಿಲೆ (ದಶಕು, ೧-೨೬); ಮೊಜಕ್‌ವ 
ಕುಕಿಲ್ವ ಪಾಡುವ ಬಾಸೆವಕ್ಕಿಗಳ ಗಜಬಜದಿಂ (ರಾಮಾಶ್ವ. ೬೪-೬). 
೨. ಕಿರಿಚು; ದೊಡ್ಡ ಧ್ವನಿಯಿಂದ ಕೂಗು: ಕೂಡೆ ಕೂಕಿಡುವ 
ಕುಕಿಲ್ವ ಬಿಕ್ಕುಳಿಪ ತೇಗುವ (ಪಂಸಭಾ. ೪-೯೦); ವೈಡೂರ್ಯರತ್ನಮಂ 
ತರ್ಪನನೆಟ್ಬಟ್ಟಿ ಖಳನೆಂದು ಕಲ್ಲಿಂದಿಟ್ಟು ಕುಕಿಲ್ಲಾರ್ದು ಬಜಂದೆ 
ನೋಡ ತಳಾಆಂ (ಧರ್ಮಾಮೃ. ೬-೧೨೫), ಕೂಡೆ ಕುಕಿಲ್ಲುಪ್ಪರಿಸಿ 
ರವಿರಥದ ವಾಜಿಗಳರುಣನನೋರೊರ್ಮೆ ಗಸಣಿಗೊಳ್ಳುವು ನಭದೊಳ್‌ 
(ಸೂಕ್ತಿಸು. ೩-೨೧೯) ' ಕೆಲ್ಬು: ೧. ಕುಕಿಲುವಾ ಚೈತ್ರದೂತನ 
ದುಃಸ್ಥಿತಿಯ ಕಂಡು ಇಲೆ. ೩-೭೩). 

[ದೇ. | ತಮಿ. ಮಲ. ಕುಯಿಲ್‌ : ಕುಟ್‌ಲ್‌ ; ತೆಲು. ಕುಕ್ಕಿಲ್‌] 

ಕುಕಿಲ್ಕ್‌, ಕುಕೆಲ, ಕುಕಿಲ್ಕು ಕುಕ್ಕಿಲ್‌ (ನಾ). ೧. ಕೋಗಿಲೆ: 
“ಕ್ಷುಕಿಲ್‌ - ಕೋಕಿಲಸ್ವನೇ, ಪಕ್ಷಿಭೇದೇ ಚ” (ಶಮಧಾ). ೨. ಕೋಗಿ 
ಲೆಯ ಧ್ವನಿ: ಕೋರಕಕ್ಕೆ ಕುಕಿಲೆನ್ನವು ಕೋಗಿಲೆ (ಅನಂಪು. ೯-೯೭). 
ಕುಕಿಲ: ೧. ಲಾವುಗೆ ಹರಡೆ ಗೌಜು ಟಟ್ಟಭ ಕುಕಿಲ [ಪಾಠಾಂ. ಹೊಚ್ಚ] 
ತುಜುವೆಗಣ್ಣಂ ಹಂಸೆ ರಾಗಧರನೆಂಬ ಪಕ್ಷಿಗಳ ದನಿಯಿಂ ಕರೆಯಲು 
(ಹಚಕಾ. ೫-೪೨) ; ಕುಕಿಲ ಸಾರಸ ಕಾಕರಿಪು ಚಾತಕ ಭರದ್ವಾಜಾದಿ 
ಪಕ್ಷಿಪ್ರಕರ ಬಿದ್ದುದು (ಕುವ್ಯಾಆ. ೨೦-೫೨). ಕುಕಿಲ್ಕು: ೨. “ಕುಕಿಲೆ 
ನಲ್ಕಿದುವೆ ಕೋಗಿಲೆಯ ದನಿ? (ಕಶರ. ೨೫); ಕುಕಿಲು ಕರಗುವುದೇಕೆ 
ವಿರಹ ವಿಸ್ಮೃತಿಗೆ (ಗಿಳಿವಿಂ. ೨೧-೧೫); ಕೋಕಿಲಕೆ ಕುಕಿಲು ನವಿಲಿಗೆ 
ಳೇಕೆ, ಭೃಂಗಕ್ಕೆ ಗುಂಗು ಗುಂಗುಂಗಾನ - ಏಕತಾನ (ಅರಳು. ೧೪೩-೧). 
ಕುಕ್ಸಿಲ್‌. "ಕುಕ್ಕಿಲಿಡು' ಪರಾ. (ಆ ಕುಕಿಲ್ಮ್‌) 

ಕುಕಿಲ “ಕುಕಿಲ್ಕ್‌' ನೋ. 

ಕುಕಿಲಿಡು, ಕುಕ್ಕಿಲಿಡು (ಕ್ರಿ).ಎಕುಕಿಲ್ಮಾ: ೧. ಟುವ್ವಿಡುವ ಕುಕಿಲಿಡುನ 

ಗಾನದೊನಪು (ನೆಲಮು. ೩). ಕುಶ್ಕಿಲಿಡು: ೨. ಸವಿಸವಿದು ಕುಕ್ಕಿ 

ಲಿಡುವರಾನಂದದಿಂ (ಲಕ್ಷ್ಮಭಾ. ಸ: [ಕುಕಿಲ್ಮ್ಕ್‌ * ಇಡು] 

ಕುಕಿಲಿಜಂ, ಕುಕ್ಳಿಲಿಆ (ಕ್ರಿ). ಗಟ್ಟಿ ಯಾಗಿ ಕೊಗು, ಶಬ್ದಮಾಡು: 
ಕುಣಿವುತಂ ಕುಕಿಲಿಟಿವುತಂ ತ (ಬಸರ. ೧-೩೭) ; ಫಡ 
ನೋಡಾದೊಡೆ ನೋಡೆಂದೆತಿಭರದಿಂ ತಿರು ಪಿ ಕರೆಂ ಕುಕಿಲಿಆಕಿದು 
(ವೀರೇಚ. ೨-೩೭); ಹೆಚ್ಚಿ ಹೆಕ್ಕಳಗೊಂಡು ಕುಕಿಲಿಜಂದು ನಿಲ್ಲದಾರುತ್ತೆ 
(ಸಿ ದ್ಧ «ಪು, ೧೫-೬೨). ಕುಕ್ಕಿಲಿ ಅರಿ: ಮಧುರವಣ್ಗಳ ಸವಿದು 
ಕುಕ್ಕಿಲಿಜಿದರಿದು ತನುಮದೆನೇಜ್‌ ದನಿಗೈವ ಮುದ್ದು ನುಡಿಗಳ 
(ರುಕ್ಕಾಂಗ ೨-೨೯). (ಕುಕಿಲ್‌ + ಇಟ್‌] 


ಗ್ರಾಮಃ ಕುಕವಾಡಿ ತ್ರಿಶತಾಭ್ಯನ್ಹ್ನರೇ ಕೊಡಂಗವಳ್ಳಿ (ಮೈಆರಿ. ೧೯೩೫, |4| ಕುಕೆಲ್ಲು "ಕುಕೆಲ್‌,' ನೋ. 


೪೦-೫೬ ; 951). 


[1) 


ಕುಕಿಲ್ಕು "ಕುಕೆಲ್ಮ್‌' ನೋ. 


ಕುಕುಂದರ 


ಕುಕುಂದರ (ನಾ). ಸ್ತ್ರೀಯರ ಕಟ ಪ್ರದೇಶದಲ್ಲಿ ಪಿಕ್ರೆಯ ಮೇಲ್ಭಾಗ 
ದಲ್ಲಿರುವ ಕುಳಿ; “ಹೆಂಗಸರ ಪಿಕ್ರಿಗಳ ಮೇಲಿರುವ ಗುಳಿಗಳು” 
(ಅಮರ. ಟೀಕೆ). [ಸಂ.) 

ಕುಕುಮಾಲಂಗಿ (ನಾ). ಒಂದು ಬಗೆಯ ಅಂಗಿ: ಹುಡುಗರು ಹಾಕು 
ಹೂನಿನಂಗಿ ವೀರರ್ಹಾಕು ಚಿಲಿಕತ್ತಿನಂಗಿ ಕೊಮರಾಮ್ಹಾಕು ಕುಕು 
ಮಾಲಂಗಿ (ಲೋಕಗೀ. ೧೭೫-೬). [? + ಅಂಗ್ವಿ) 

ಕುಕುರ (ನಾ). ೧. ಒಂದು ದೇಶದ ಹೆಸರು; ದಶಾರ್ಹವೆಂಬ 


ದೇಶ: ನೇನಾಳ ಕುಂತಳ ಕುಕುರ ಬರ್ಬರ ಚೋಳ ಪಾಂಡ್ಕ...! 


ಕರ್ಣಾಟ (ಬಸಪ. ೬-೧೮) ; ಲಾಟ ಪಾಂಚಾಳ ವೈದರ್ಭ ಕುರು ಕುಕುರ 


೧೮೯೫ 


ಕರಹಾಟ , . . ಕರ್ಣಾಟ (ಚೆಬಪು. ೬-೬೦). ೨. ಯಾದವರಲ್ಲಿ |10 


ಒಂದು ಪಂಗಡದ ಹೆಸರು: *ಕುಕುರ? ಹೆಸರು ಅಂಧಕ ವೃಷ್ಟಿಕುಲ 
ನೊಡನೆ ಹೊಸೆದುಕೊಂಡಿದೆ. ಈ ಜನ ವಿಂಧೈಯಿಂದ ಗುಜರಾಥದವರೆಗೆ 
ಇದ್ದರು (ಕರ್ಣಾಟ. ೭೧). [ಂ.] 

ಕುಕುರಾದ್ರ (ನಾ). ಒಂದು ಜಾತಿಯಸಸ್ಯ: (ಮೈ ಔಗ,೧೩-೨೨೭). [7] 

ಕುಕೂಣ (ನಾ). ಕಡ್ಡಿ ತಾಗುವುದರಿಂದ ಉಂಟಾಗುವ ನೋವು: 
*ಕುಕೂಣವೆಂದಕೆ ಕಡ್ಡಿತಾಗಿ ದ್ದರಿಂದ ಉಂಟಾದ ನೋವು” 
(ವೈದ್ಯಸಾ. 1, ೩೪). (ಸಂ. 

ಕುಕೂಲ, ಕುಕೂಳ (ನಾ). ೧. ಹೊಟ್ಟು, ಉಮ್ಮಿ ಮೊದಲಾದುವು 
ಗಳಿಂದ ಹೊತ್ತಿಸಿದ ಬೆಂಕಿ; ತುಷಾಗ್ನಿ. ೨. ದಕ್ಕು ದಸಿಗಳನ್ನು 
ತುಂಬಿದ ಕುಣಿ: “ದರ್ಕು ಬೆರಸಿದ ಕುಟೀಯಲ್ಲಿಯುಂ [ಉ]ಮಿ 
ವೆರಸಿದ ಕಿಚ್ಚಿನಲ್ಲಿ ಯುಂ ಕುಕೂಲಮೆಂಬುದು* (ಹಲಾಯು. 
೧೩೮-೪೧); “ ಅತ್ಯುತ್ಕೃಷ್ಟ ದಕ್ಕುಳ್ಳ ಕುಟಿಯುಮಿನೆರೆಸು ಕಿಚ್ಚಿನೊಳು 
ಸಲೆ ಕುಕೂಲಮದೆಂಬುದು * (ಮಂಗರಾ. ೧೪೨-೧೮). ೩. ಬೆಟ್ಟದ 
ತಪ್ಪಲು; ಸಾನು. ಕುಕೂಳೆ: ೧. *ತುಸವಹ್ನಿಯುಂ ಕುಕೂಳ 
ಮೆನಿಕ್ಕುಂ” (ವಸ್ತುಕೋ. ೧೨೭-೫೪). [Aಂ.] 

ಕುಕೊಳೆ "ಕುಕೂಲ' ನೋ. 

ಕುಕೃತ (ನಾ). ಕೆಟ್ಟಿಕೆಲಸ; ಪಾಪಕರ್ಮ: ರಾಮಸೇವೆಯೊಳಿರ್ದು 
ನೀಂಗೈದ ಕುಕೃತಮಂ ತವಿಸುವೆನು (ಶ್ರೀರಾಮಾ. ೧೧೦-೨೬೫). (ಸಂ. 

ಕುಕ್ಕೆ (ನಾ). ಒಂದು ಬಗೆಯ ಬಳ್ಳಿ. "ಕಳ್ಳಕುಕ್ಕನ ಬಳ್ಳಿ? ಪರಾ. [?) 

ಕುಕ್ಕ್ಯ (ನಾ). ೧. ನಾಯಿ. ೨. (ಆಲಂ) ಕೀಳುಮನುಷ್ಯ; ಕ್ಷುದ್ರ 
ವ್ಯಕ್ತಿ; ನೀಚ: ಅಕ್ಕ ಅಪ್ಪಾ ಮಗಳೆ ಚಿಕ್ಕವ್ವ ಎಂದೆನುತ ಅಕ್ಕಜಕಿಂ 
ಕರೆದು. ಮಿಗೆ ಭೋಗಿಸುತ್ತಿಲಿಹ ಕುಕ್ಕ ನಿನಗೇಕೆ ಶಿವಪೂಜಿ 
(ಗುರುಬೋ, ೧೩೪-೧೩). 

[ಜೀ. ॥ ತಮಿ, ಕುಕ್ಕಲ್‌, ಕುಕ್ಕ ; ತೆಲು. ಕುಕ್ಕ. / ಸಂ. ಕುಕ್ಕುರ] 

ಕುಕ್ಕಟ (ನಾ). ಕಲಿಂಗ ಪಕ್ಷಿ: “ಕಳಿಂಗಃ, ಧಂಗಃ, ಧೂಮ್ಮಾಟಃ - ೩ 

ಕುಕ್ಕಟ ಎಂಬ ಹಕ್ಕಿಯ ಹೆಸರುಗಳು? (ಸಿದ್ಧಾಂತಿ. ೧೩೭). 
[+ ತೆಳು. ಕೂಕಟಿಮೂಗ] 

ಕುಕ್ಕಟಗ (ನಾ). ಒಂದು ಬಗೆಯ ಹಕ್ಕಿ: ಗೌಜು ಕರ್ಕಟ ಕಪ್ಪುರ 
ಸೆಟ್ಟಿ ಚೆಲುವ ಬೆಳವ ಕುಕ್ಕಟಗ ಕಲುಕುಟಕಾದಿ ತೋಟದ ಪಕ್ಕಿಗಳ 
ಕೊರಲುಲುಹಾದುದಾ ತಪೋವನದಿ (ಮೋಹತ. ೭-೧೭). [?) 

ಕುಕ್ಕಡಿ, ಕುಕ್ಳುಡಿ (ನಾ). ರಾಟಿಯಲ್ಲಿ ನೂತು ಕದಿರಿಗೆ ಸುತ್ತಿದ 
ಎಳೆಯ ಉಂಡೆ; ಮಧ್ಯದಲ್ಲಿ ದಪ್ಪವಾಗಿಯೂ ಎರಡೂ ತುದಿ 
ಗಳಲ್ಲಿ ತೆಳುವಾಗಿಯೂ ಇರುವ ದಾರದ ಸುತ್ತು: ಇವನ ವಿಮಾನವು 
. . . ಕುಕ್ಕಡಿಯಂತೆ ಎರೆಡೂ ತುದಿಗಳಲ್ಲಿ ಸಣ್ಮಾಗಿಯೂ ಮಧ್ಯದಲ್ಲಿ 
ದಪ್ಪಾಗಿಯೂ ಇರುವದು (ಮುಂಬಯಿ. ೫-೬೫) ; ಅವನ ಗಿಡ್ಡ ದೇಹ, 
ಕುಕ್ಕಡಿಯಂತೆ ಏಳುವ ಕೈಕಾಲುಗಳ ಸ್ನಾಯುಗಳು (ಮೇದಿಮ.೩೯-೯೫), 


ಕ 


5 


ಕುಕ್ಕರಗಾಲು 


೨. ಒಮ್ಮಿಂದೊಮ್ಮೆಲೆ ಏಟು ಬಿದ್ದಾಗ ರಟ್ಟಿಯ ಸ್ನಾಯುವಿನಲ್ಲಿ 
ಗುಂಡಗೆ ಏಳುವ ಬಾವು, ಊತ: *ಬಡಿದ ಬಾವು” 
(ಜಾನಕೋ. ೩೮). ಕುಕ್ಕುಡಿ: ೧. ಸಣ್ಣನ್ನ ಕುಕ್ಕುಡಿ ಕನ್ನೇರ 
ಹಿಡಕೊಂಡು ಸಣ್ಣ ಕಂಕಣ ತಿರುವೂತ ಸುತ್ತ್ವ್ಯಾರ ಪನ್ನಂಗಧರನ 
ಸುರಗೀಯ (ಲೋಕಗೀ. ೩೧-೧೫). 
ಕುಕ್ಕುಡಿ ಏಳು - ತೋಳಿನ ಸ್ನಾಯುವಿನಲ್ಲಿ ಪೆಟ್ಟಿನಿಂದ ಬಾವು 

ಬರು: (8). (2) 

ಕುಕ್ಕಣಿ "ಕೂಕಣಿ? ನೋ. 

ಕುಕ್ಕನಾಯ್‌ (ನಾ). ೨ ಕುಕ್ಕು : ಜೀವದ ಹೆಣನ ಮನೆಮುಲಕಿಯಲಿರಿಸಿ 
ಕೊಂಡು ಮತ್ತೊಂದು ಬಂದು ಕಚ್ಛೀತೆಂದು ಕುಕ್ಕನಾಯಂತೆ ಕಾಯ್ದು 
ಕೊಂಡಿಪ್ಪವಂಗೆ (ಸಿದ್ಧೇವ. ೧೧೬). [ಕುಳ್ಳ * ನಾಯ್‌] 

ಕುಕೈನೂರ್‌, ಕುಕ್ಕನೂರು (ನಾ). ಓಂದು ಊರಿನ ಹೆಸರು: 
ನಿಹಾಭಿಕಾರದ ಮಹಾಗ್ರಹಾರಂ ಕುಕ್ಕನೂರ್ಗೆ ಬಿಜಯಂಗೆಯ್ದುು 
(ಕಇಆ. ೭೫-೧೨-೪೪ ; 1170). ಕುಕ್ಕನೂರು : ತೈತ್ರೀಯ ಶಾಖಾಯ 
ಕುಕ್ಕ ನೂರುನಾಮ ಗ್ರಾಮವಾಸ್ತವ್ಯಾಯ (ಮೈಆರಿ. ೧೯೩೫, ೪೦-೫೩ ; 
951) ; ಫುರಿಗೆಆ್‌ ಮೂನೂಜುಮಂ ... ಕುಕ್ಕನೂರು ಮೂವತ್ತುಮಂ 
(ಸೌಇಇ. XTi, ೪೮-೬; 1007), [ಕುಕ್ಕನ + ಊರ್‌] 

ಕುಕ್ಕನೂರು "ಕುಕ್ಕನೂರ್‌' ನೋ. 

ಕುಕ್ಕನೂರ್ನಾಡು (ನಾ). ಕುಕನೂರು ಮುಖ್ಯವಾಗಿದ್ದ ಒಂದು 
ನಾಡಿನ ಹೆಸರು: ವಿಕ್ರಮ ಚೋಳ ಮಣ್ಣಲದ ಕುಕ್ಕನೂರ್ನಾಡುನಾಲ್ನಾ 
ಪುಣ್ಣಂ (ಎಕ. 120, ನೆಲಮಂ. ೧೯೯; 1079). [ಕುಳ್ಳ ನೂರ್‌ + ನಾಡ] 

ಕುಕ್ಕರ್‌ (ನಾ). ಆವಿಯಿಂದ ಆಹಾರ ಪದಾರ್ಥಗಳು ಬೇಗನೆ 
ಬೇಯುವಂತೆ ಅಳವಡಿಸಿದ ಆಡುಗೆಪಾತ್ರೆ: ಕುಕ್ಕರ್‌ ಮಾದರಿ 
ಪಾತ್ರೆಗಳಲ್ಲಿ ಮೂರು ನಾಲ್ಕು ವಿಧದ ಆಹಾರಗಳನ್ನು ಒಂದೇ ಸಲ 
ಆವಿಯ ಶಾಖದಿಂದ ಬೇಯಿಸಬಹುದು (ಗೃಹವಿ. ೫೩); ವೆಂಕಟರಾಯ 
ಕುಕ್ಕರ್‌ ಮೇಲೆ ಅಡಿಗೆಗಿಟ್ಟು ತನ್ನೆ "ಕ್ಲಬ್‌ಗೆ ಹೋಗುವ ವಾಡಿಕೆ 
(ತಾಯಿಕ. ೧೪). [+ ಇಂ. Cooker] 

ಕುಕ್ಕರ್ಕ (ನಾ). ಒಬ್ಬಾತನ ಹೆಸರು : ಕರಿಕನಾಡ ಬಿದಿರ್ಕಲ್ಲಾಳ್ವ ಕುಕ್ಕರ 
ಪಾಟ್‌ಕ್ಸಾಜಕಿ ನಾಡಿಯರ್‌ ತುರಿದು(ಎಕ. 1%, ಬೆಂಗಳೂ.೩೬-೩; 750). (?] 

ಕುಕ್ಕರೃ, ಕೊಕ್ಕರ್ಯ (ನಾ). ೧. ತುದಿಗಾಲ ಮೇಲೆ ಕುಳಿತುಕೊಳ್ಳು 
ವಿಕೆ; ಗಕ್ಕುನೆ ಕುಳಿತುಕೊಳ್ಳುವಿಕೆ. ೨. ಒಮ್ಮೆಲೆ ಕೆಳಕ್ಕೆ ಕುಸಿದು 
ಬೀಳುವಿಕೆ. "ಕುಕ್ಕರಿಸು' ಪರಾ. ಕೊಕ್ಕರೈ : ೧. ಗೌಡರು ಕೊಕ್ಕರ 
ಕುಳಿತು ಗೋಳೋ ಎಂದು ಅತ್ತರು (ಚಿಗುಬ. ೫). 

[1 ./ ಶಮಿ. ಕುಕ್ಕು] 

ಕುಕ್ಕರ್ಯ, ಕುಕ್ಕಲ (ನಾ). ೧. ನಾಯಿ. ೨. (ಆಲಂ) ಕೀಳು 
ಮನುಷ್ಯ; ಹೀನವ್ಯಕ್ತಿ : ಹೊರಗಣ ಮಲತ್ರಯಕ್ಕೆ ಒಳಗಣ ಅಜೀವ 
ನೀಡಾಡಲೇಕೆ ಅಲ್ಪಸುಖಕ್ಕೆ ಮಚ್ಚಿ ಕುಕ್ಕರ [ಪಾಠಾಂ, ಕುಕ್ಕುರ]ನಂತೆ 
ಸಿಕ್ಕಿ ಸಾಯಲೇಕೆ (ವಚಸಂ. ೭೫-೮೪). ಕುಳ್ಳೆಲ. "ಕುಕೃಲಗೆಂಬಲು' 
ಪರಾ. [< ಸಂ, ಕುಕ್ಳುರ] 

ಕುಕ್ಕರಗಾಲು, ಕುಕ್ಕುರುಕಾಲು, ಕುಕ್ಕುರುಗಾಲು (ನಾ). ಕಾಲು 
ಗಳನ್ನು ಮಡಿಚಿಕೊಂಡು ತುದಿಗಾಲ ಮೇಲೆ ಕುಳಿತುಕೊಳ್ಳು 
ವುದು: ಕುಕ್ಕರಗಾಲಿನಲ್ಲಿ ಕುಳಿತುಕೊಂಡು ಸಣ್ಣ ಹುಕ್ಕದ ಕೊಳವೆ 
ಯನ್ನು ಸೇದುತ್ತಾ ಉಗಿಯುತ್ತಿದ್ದನು (ಮಲೆನಾ. ೧೧೫) ; ಒಬ್ಬನು 
ಕೆಳಗಡೆ ಕುಕ್ಕರಗಾಲಿನಲ್ಲಿ ಕುಳಿತು ಹಿಂದಿನ ಪುಟವನ್ನು ನೋಡುತ್ತಿರು 
ತ್ತಾನೆ (ನಾಡಿಗೇ. ೬೪). ಕುಕ್ಕುರುಕಾಲು: ಹಾಕಿದ ಮಣೆಯ 
ಮೇಲೆ ಕುಕ್ಕುರುಕಾಲಿನಲ್ಲಿ ಕೂತು ಯೋಚಿಸಿದ (ಸಂಸ್ಕಾರ. ೫೯). 


ಕುಕ್ಕರಬಡಿ 


ಕುಕ್ಕುರುಗಾಲು: ಆನೆ ಅದನ್ನು ತಡೆದುಕೊಳ್ಳಲಾರದೆ... 
ಕುಕ್ಕುರುಗಾಲಲ್ಲಿ ಕುಸಿದುಬಿದ್ದಿತು (ಹತ್ತುಮ. ೪೬). 
(ಕುಕ್ಕುಕ್ಕೆ. 4 ಕಾಲು, (ಆ ಕಾಲ್‌))] 

ಕುಕ್ಕರಬಡಿ (ಕ್ರಿ). ೧. ಒತ್ತಾಯದಿಂದ ಕುಳ್ಳಿ ಕುಳ್ಳಿರಿಸು; ಎತ್ತಿ 
ಅಪ್ಪಳಿಸು : ಜಾರಿದ ಕಾಲು ನಿಲ್ಲದೆ ದೇಹವನ್ನು ನೆಲಕ್ಕೆ ಕುಕ್ಕರಬಡಿಯಿತು 
(ರಕ್ತಧ್ವ. ೨೫೦) ; ನನ್ನನ್ನು ಒತ್ತಾಯದಿಂದ ಕಾಟನಮೇಲೆ ಕುಕ್ಕರ 
ಬಡಿದು ಕೂಡಿಸಿದ (ದೀಪಹ. 11, ೩೬೦) ; ದರದರನೆ ಅವಳ ಕೂದಲನ್ನು 
ಹಿಡಿದೆಳೆದು ಮನೆಯ ಹೊಸ್ತಿಲಕ್ಕೆ ಕುಕ್ಕರಬಡಿದರೂ ಅಕೆ ಚೇತರಿಸಿ 
ಕೊಂಡು (ಕಾಗೆಕ. ೫೫). ೨. (ತಿರಸ್ಕಾರದಿಂದ) ಕುಳಿತುಕೊಳ್ಳು ; 
ಸದ್ದಿಲ್ಲದೆ ಕೂತಿರು: ನಾವು ಕುಕ್ಕರಬಡಿಯೋದು, ಇಸ್ಪೀಟು ಆಡೋದು, 
ಬಿದ್ದುಕೊಳ್ಳೋದು ಎಲ್ಲಾ (ಚೆಂಗೂಲಿ. ೭೬). [ಕುಕ್ಕರೈ * ಬಡಿ] 

ಕುಕ್ಕರಹಾಕು (ಕ್ರಿ). - ಕುಕ್ಕರಬಡಿ ೧: ಸೊಕ್ಕಿದ ದೈತ್ಯರನು 
ತಿನಿದು ಮೇಲಕ್ಕೆ ಹಾರಿಸಿ ಅವರೆ ಕುಕ್ಕರಹಾಕಿ ನರಕಕ್ಕೆ ಸಾಗೀಸಿ 
(ತೀರ್ಥಮ. ೨೭೨), [ಕುಕ್ಕರ್ದೆ * ಹಾಕು (ಆ ಪಾಯ್ಯ್ಯ್ಯ)] 

ಕುಕ್ಕರಿ (ನಾ). ೧. ಹೆಣ್ಣುನಾಯಿ. ೨. ಕೀಳು ಹೆಂಗಸು: ಆಗೇ 
ಕದಿಯೋ ತಕ್ಕನಿಗೆ ಬೆಳೇ ಕದಿಯೊ ಕುಕ್ಕರಿ (ಚಿಕರಾ, ೭೦೧). 

[ಸಂ. ಕುಕ್ಳುರೀ) 

ಕುಕ್ಕರಿಸು "ಕುಕ್ಕುಅಸು? ನೋ. 

ಕುಕ್ಕರು (ನಾ). ಕುಳಿತಿರುವುದು (7): ಮಕ್ಕಳ ಶಿರೋಮಣಿಯೆ 
ನುಡಿಯೇಕೆ ಮೌನದೋಳ್ಕುಳ್ಳರುಂ ತನ್ನೊಡಲ ಲಾಲಿಸುವೆ ಪಾಲಿಸುನೆ 
ತಕ್ಕುದನು ವಂಚಿಸದೆ ಪೇಳೆನೆಲ್ಕುಸುರಿದನು ಚಿತ್ತದೊಳ್ಳೆಲೆಗೊಂಡುದಂ 
(ತುರಂಗ. ೨೩-೧೪). [?) 

ಕುಕ್ಕಲ "ಕುಕ್ಳರ್ಯ' ನೋ. 

ಕುಕ್ಕಲಗೆಂಬಲು (ನಾ). ನಾಯಿಕೆಮ್ಮು; ಕೋಡಗ ಕೆಮ್ಮು 
(ಉಕ) : ಪ್ಲೇಗನೆ ಪೋಗಿಸು ಮಾರಿಯೇ ತಾಗದವೊಲ್ಬಿಡುಬಂ 
ಹೊಡೆ ನೀಗುತೆ ಯಿಂಪ್ಲ್ನಯಂಜವಂ ತೊಡೆ ನೀಗಿಸು ಕುಕ್ಕಲಗೆಂಬಲಂ 
(ಮೈ ಸೂಮೆ, ೨-೯೩). 

[ಕುಕ್ಕಲ (< ಕುಕ್ಕರ್ಕ) + ಕೆಂಬಲು (ಆ ಕೆಮ್ಮಲು)] 

ಕುಕ್ಕಲಿ (ನಾ). ಒಂದು ಜಾತಿಯ ಪಕ್ಷಿ; ಕೆಂಬೂತ: ಹಕ್ಕಿಗಳು: 
ಕೋಳಿ, ಕಾಗೆ, ಗುಬ್ಬಿ, ಕುಕ್ಕಲಿ, ಮೈನ (ನಮ್ಮನು. ೨೪೦). 
"ಕುಕ್ಕು; ಪರಾ. [?. / ತಮಿ. ಕುಕ್ಕಿಲ್‌] 

ಕುಕ್ಕಲ್ಲು (ನಾ). ಕುಕ್ಕುವುದು; ಕುಕ್ಕಿದ ನೋವು: ಓಡೋಡಿ 
ರೂಢಿ ಅವನಿಗೆ. - ನನಗೆ ಹೊಟ್ಟಿ ಕುಕ್ಕಲು ಹಿಡಿಯಿತು (ಚೆಂದುಟಿ. ೫೧). 

[ಕುಕ್ಕು + -ಅಲು(< - ಅಲ್‌) 

ಕುಕ್ಕಲ್ಲು "ಕುಕ್ಕುಲು? ನೋ. 

ಕುಕ್ಕಸನಾಡು (ನಾ). ಒಂದು ನಾಡಿನ ಹೆಸರು: ಕುಕ್ಕಸನಾಡ 
ಕೀಯ ಸಾಲೆಯೂರಂ ಬಸದಿಗಿತ್ತಂ (ಎಳ.೪111, ನಗರ. ೪೫-೧೦ ; 950). 

[ಕುಕ್ಕಸ್ಕ * ನಾಡು] 
ಕುಕ್ಕಿ "ಕುಕ್ಕೆ' ನೋ. 
ಕುಕ್ಕಿಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ: (ಮೈಚಗಿ. ೬೦-೧೨೦೧). 
[ಕುಕ್ಕಿ? * ಬಳ್ಳಿ] 

ಕುಕ್ಕಿರಿ (ಕ್ರಿ). ಕುಕ್ಕಿ ತಿವಿ; ಹೊಡೆ; ಬಡಿ: ಇಳಿಯಾ ಬಗದು 
ರಸಾತಳಕೆ ನಿಲ್ಲದೆ ಪೋಗಿ ಖಳನ ಕುಕ್ಕಿರಿದು ಕೋಲಾಹಲನೆಬ್ಬಿಸಿ ನೆಲಕೆ 
ಅಪ್ಪಳಿಸಿ (ವಿಸ್ತೋಸು. ೧-೫) ; ಮತ್ತ ಮಾತಂಗ ಸೊಕ್ಕೊಕ್ಕಿ ಕುಕ್ಕಿರಿ 
ದೆಲ್ಲವ ಬೀಗಿಸುತ (ಜಿನಮು. ೯-೨೪). [ಕುಕ್ಕು * ಇರ್ಕಿ ( ಇಣಕ್ಕಿ)) 

ಕುಕ್ಕಿಲ್‌ "ಕುಕಿಲ್ಕ್‌' ನೋ. 


೧೮೯೬ 


ಕಾ 


0 


55 


ಕುಕ್ಕುಟ 

ಕುಕ್ಕಿಲಿಡು "ಕುಕಿಲಿಡು' ನೋ. 

ಕುಕ್ಕಿಲಿಜ6 "ಕುಕಿಲಿಅ' ನೋ. 

ಕುಕ್ಕಿಲಿಲೆ (ನಾ). ಒಂದು ಅನುಕರಣ ಶಬ್ದ: ಕಳಕಳಿಸಿ ನಗುತೆ ಕುಕ್ಕಿ 
ಲಿಲೆಯೆಂದು ಯಿರಡೆ ಕೂಗುತ್ತ (ನವನೋ. ೧೦-೬೨). [ಲ ಕುಕಿಲ್ಮ್‌) 

ಕುಕ್ಕಿಸು (ಕ). ೧. (ಪ್ರಖರವಾದ ಬೆಳಕಿನಿಂದ ಕಣ್ಣು) ಕೋರೈಸು ; 
ಕುಕ್ಕುವಂತೆ ಮಾಡು: ಹಿರಿಯಾಸೆಗಳ ಸೆಳಕು ಕಣ್ಣು ಕುಕ್ಕಿಸಲಿಲ್ಲ 
(ನಿಸಾಸೆ. ೪೮). ತಿ, ಚುಚ್ಚಿ ಸು: ಹಚ್ಚಿ ಕುಕ್ಕಿಸಿಕೊಳ್ಳುವುದು ಹಳ್ಳಿಯ 
ಹೆಂಗಸರಿಗೆ ಬಹು ರೂಢಿ, ಗಂಡಸರೂ ಒಬ್ಬೊಬ್ಬರು ಕುಕ್ಕಿಸಿಕೊಳ್ಳುವು 
ದುಂಟು (ನಾಪದ. ೧೩೧). [ಕುಕ್ಕು + -ಇಸ್ಕು] 

ಕುಕ್ಸೀಲ್‌ "ಕೂಕಿಅು? ನೋ. 

ಕುಕ್ಕು; (ಕ್ರಿ). ೧. ಚುಚ್ಚು; ಕುಟ್ಟು; ತಿವಿ: ಕುಕ್ಕಿದನುರುಶರಾಗ್ರ 
ದಲಿ (ತೊರರಾ. ೩-೮-೫೦); ಸಿಕ್ಕ ಲು ಸೆಳೆವರು ಸೆಳೆದೊಳಹುಗುವರು 
ಕುಕ್ಕಲು ಕುಕ್ಕಿ ಕಡಿವರು (ಮೋಹತ. ೩೮-೨೯). ೨. ಕೊಕ್ಕಿನಿಂದ 
ಕುಟುಕು : ಕಾಗೆ ಕುಕ್ಕಿ ಕೊಕ್ಕಿಂ (ರಾಜಶೆ ೬ ೯-೨೬). ೩. ಹೇನು, 
ಕೂರೆ ಮೊದಲಾದುವನ್ನು (ಉಗುರಿಂದ) ಒರೆ ; ಹಿಸುಕಿ ಕೊಲ್ಲು: 
* ಚಂಚುಘಾತದೊಳು ಯೂಕಂಗಳಂ ಮಿಗೆ ಸಂಹರಿಸುವಲ್ಲಿ ಕುಕ್ಕು 
(ಶಬ್ದಮಂ, ೪೦). ೪. (ಪ್ರಖರವಾದ ಬೆಳಕಿನಿಂದ) ಕಣ್ಣು 
ಕೋರೈಸು : ನನ್ನ ಕಣ್ಣು ಕುಕ್ಕಿದ್ದು ಮನಸ್ಸನ್ನು ಸೆಳೆದಿದ್ದು ಅಲ್ಲಿದ್ದೆ 
ರಂಗುರಂಗಿನ ಸುಂದರ ಸಂಪುಟಿ (ಸುವಸಂ. ೪); ಮಿಂಚಿನ ಕಡೆಗೆ 

ನೋಡಿದರೆ ಕಣ್ಣು ಕುಕ್ಕುತ್ತದೆ (ಮುಂಬಯಿ. ೧-೧೨). 

[ದೇ. ೬ ತುಳು. ತೆಲು. ಕುಕ್ಕು] 

ಕುಕ್ಕು, (ಕ್ರಿ). ಬಟ್ಟಿಯನ್ನು ಮೆತ್ತಗೆ ಕುಸುಕು : *ಕುಕ್ಳು- ವಸ್ತ್ರ 
ಸ್ವಲ್ಪ ಘಾತನೇ, ಪಕ್ಷಿಭೇದೇ ಚ” (ಶಮಧಾ); “ವಸ್ತ್ರವ ಜಲದೊಳು 
ಒಗೆನಲ್ಲಿ ಚಂಚುಘಾತದೊಳು ಯೂಕಂಗಳಂ ಮಿಗೆ ಸಂಹರಿಸುವಲ್ಲಿ 
ಕುಕ್ಕು (ಶಬ್ದಮಂ. ಆಂ). [« ಕುಸುಕು?] 

ಕುಕ್ಕು "ಕುಲುಕ್ಕು' ನೋ. 

ಕುಕ್ಕು "ಕುಲ್ಲು' ನೋ. 

ಕುಕ್ಕು (ಕ್ರಿ). ರಾಶಿಯಾಗಿ ಬರು; ಗುಂಪಾಗಿ ಬರು: “ಕುಕ್ಕೆನೆ 
ದಿಂಡಿನಿಡಿದು ಬಪ್ಪು ದುಮಕ್ಕುಳಿ (ರನ್ನಕಂ. ೩). [1) 

ಕುಕ್ಕು "ಕೊಕ್ಕು? ನೋ. 

ಕುಕ್ಕುಂಬಾಳು (ನಾ). ಒಂದು ಊರಿನ ಹೆಸರು: ಆ ಭೂಮಿಯ 
ಬ ಕುಕ್ಳುಂ ಬಾ[ಳ]ಪೊಲದ ಸಂದಿ ನಲೀಶಾನ್ಯದ ಗುಡ್ಡೆ 
(ಸೌಇಇ. ೫೫,೧೮-೪೨ ; 980); ಪಶ್ಚಿಮದಿಗ್ವಳಯೇ ಕುಕ್ಕುಂಬಾಳು 
ಗ್ರಾಮಸ್ಯ ಸೀಮಾ (ಮುಂಬರಾ. x, ೧೯೭-೧೯; 1097). [೫] 

ಕುಕ್ಕುಟಿ, (ನಾ). ೧. ಹುಂಜ; ಕೋಳಿ: “ಕೃಕವಾಕುಃ, ತಾಮ್ರ 

ಚೂಡಃ, ಕುಕ್ಕಟಃ, ಚರಣಾಯುಧಃ- ಈ ೪ ಕೋಟಾ? (ಹಲಾಯು. 

೪೧-೯೪) ; ಆ ಶುಂಡಾಲಂ ಸತ್ತು ಕಾಗೆಯಾಗಿ ತನ್ನಂತಿನೆ ಸತ್ತೆಸಡಿ 

ಕುಕ್ಳುಟನಾಯ್ತು (ಪಂಕಾಮಾ. ೧೫-೩೭ ವ); ಕಡಂಗಿ ಕೂಗಿದುದು 

ವಾಗಳು ಕುಕ್ಕುಟನೊಂದು' ನಿಚ್ಚಟಂ (ಸೂಕ್ತಿಸು. ೯-೨೭), ೨. ಒಂದು 

ಜಾತಿಯ ಕುದುರೆ: ಕರ್ಪು ಬೆಳ್ತಿನ ಮೆಯ್ಕೊಳ್‌ ಪರೆದಿರೆ ಮುಷ್ಕಾ 

ಪಾನಮುಮರುಣಚ್ಛವಿಯಾಗೆ ಕುಕ್ಕುಟಾಖ್ಯಂ ತುರಗಂ (ಅಶ್ವಶಾ. ೨-೭). 

೩. ಒಂದು ಜಾತಿಯ ಸಸ್ಯ: ತಂಬಿಟ್ಟು, ಕುಕ್ಕುಟ, ಉಪ್ಪಾಲ 

(ಮೈಔಗಿ. ೫೨-೧೦೩೮). ೪. ಮೋಸ; ಕಪಟಿ: ನಾಡಾಡಿಯನಾಡುವ 

ಕೊಳ್‌ ಕೂಡುವೊಡದು ದೋಷಮಲ್ಲಮದು ಕುಕ್ಕುಟಿಮಂ ಮಾಡುವ 

ಕೊಳ್‌ ನಂಬುಗೆಯಿಂ ಕೂಡಿದೊಡೇನಾನುಮೊಂದು ದೋಷಂ ಸಾರ್ಗುಂ 

(ಧರ್ಮಾಮೃ. ೬-೯೫). [ಸಂ.) 


ಕುಕ್ಕುಟಿಜ್ಞಾನ 


ಳುಕ್ಳುಟಿಜ್ಞಾನೆ (ನಾ). ಕೋಳಿಯ ಜ್ಞಾನ, --ಬೆಳಕು 
ಹರಿಯುವುದನ್ನು ತಿಳಿಯುವ ಜ್ಞಾನ (2) : ಶ್ವಾನಜ್ಞಾನ ಗಜಜ್ಞಾನ 
4 ಕಕ್ಕುಟಿಜ್ಞಾನವೆಂಬ ಜ್ಞಾನತ್ರಯಂಗಳೇನಾದವೊ ಕೂಡಲಸಂಗಮ 
ಎ ಜೀವಾ ನಿಮ್ಮನಜಯದ ಜ್ಞಾನವೆಲ್ಲಾ ಅಜ್ಞಾನ (ಬಸವ. ೭೯೮). 
[ಕುಕ್ಕುಟ + ಜ್ಞಾನ] 
ಕುಕ್ಕುಟಪುಟ (ನಾ). ಔಷಧಿ ದ್ರವ್ಯಗಳನ್ನು ಮಡಕೆಯಲ್ಲಿ ಹಾಕಿ 
ಮಣ್ಣಿನಿಂದ ಮುಚ್ಚಿ ಔಷಧಿ ಒಳಗೇ ಬೆಂದು ಹದವಾಗುವಂತೆ 
ಮಾಡುವುದು (?) : ಬಿಲ್ಲೆಮಾಡಿ, ಹೊ ಸ ಮುಚ್ಚಳದಲ್ಲಿರಿಸಿ 
ಮೇಲೊಂದು ಮುಚ್ಚಳವಂ ಮುಚ್ಚಿ, ಅದರ ಸಂದಿಗೆ ಸೇರಮಣ್ಣಂ 
ಕೊಟ್ಟು ಕುಕ್ಳುಟಪುಟ ಹಾಕುವುದು (ಸಕವೈ. ೬೩). [ಕುಕ್ಕುಟ ಪುಟ್ಕ) 
ಕುಕ್ಕುಟಬಸರ್ಪ (ನಾ). ಸರ್ಪದಂತೆ ತಲೆ, ಕೋಳಿಯಂತೆ ಮೈ 
ಇರುವ ಒಂದು ಪ್ರಾಣಿ: ಕುಕ್ಕಟಿಸರ್ಹ್ಪಸಂಕುಳಮಸಂಖ್ಯಂ ಪುಟ್ಟಿ 
(ಎಕ. 71, ೨೩೪-೮ ; 1160). [ಕುಕ್ಕುಟ + ಸರ್ಪ] 
ಕುಕ್ಕುಟಾಂಡ (ನಾ). ಕೋಳಿಯ ಮೊಟ್ಟಿ: (8). [ಕುಕ್ಕುಟ + ಅಂಡ್ಕ] 
ಕುಕ್ಕುಟಾಸನ (ನಾ). ೧. ಕೋಳಿಯಂತೆ ಕುಳಿತುಕೊಳ್ಳುವಿಕೆ. 
೨. [ಯೋಗ] ಆಸನಗಳಲ್ಲಿ ಒಂದು: ಕುಕ್ಕುಟಾಸನ ಮಲಧಾರಿ 
ದೇವರ ಶಿಸ್ಕರೆನಿಪ ಪೆಂಪಿಂಗೆ (ಎಕ. 11, ೭೩-೩೧; 1118) ; ತಇಯಿಯ 
ಗರ್ಭದಲ್ಲಿ ಶಿಶುವು ಇಕ್ಕಿದ ಕುಕ್ಕುಟಾಸನವ ತೆಗೆಯದು ಶೀತ - ಉಸ್ಕ 
ವೆಂದೆನ್ಸದು A ಉಗ್ರತಪಸ್ಸಿನಲ್ಲಿಪ್ಪುದು (ಘನವ, ೨೩-೧೯) ; 
ಕುಕ್ಕುಟಾಸನದಿಂದ ಮೂಲರೋಗೆಗಳುಂಟಾಗಿ, ವಾತಕರವಾಗಿ ಅಗ್ನಿ 
ಮಾಂದ್ಯ ಉಂಟಾಗುವುದು (ಸಕವೈ. ೫೯). [ಕುಕ್ಕುಟ + ಆಸನ] 
ಕುಕ್ಕುಟಾಹನ (ನಾ): ಕೋಳಿಯ ಕಾಲುಗಳಿಗೆ ಚೂರಿಗಳನ್ನು 
ಕಟ್ಟಿ ಕಾದಾಡಿಸುವುದು; ಕೋಳಿಕಾಳೆಗ: ಸಲ್ಲೀಲೆಯಿಂ ಕುಕ್ಕು 
ಟಾಹವವ ನೋಡುತುಂ (ನಂಬರ. ೩-೫೬). [ಕುಕ್ಕುಟಿ ಆಹವ] 
ಕುಕ್ಕುಟಿ (ನಾ). ೧. ಮೋಸ; ವಂಚನೆ; ಮಾಯೆ: “ಈರ್ಸ್ಮಾ, 
ಕುಹನಾ, ದಂಭಃ, ಮಿಥ್ಯಾ ಚಾರ್ಯ, ಸರ್ಕು£ಕುಕ್ಕು3 ಟೂ... 
ಶಠೆಕಲ್ಪನಾ- ಈ ೧೦ ಮಾಯೆ” (ಹಲಾಯು. ೧೨೨-೫೬). ೨. ಕೋಳಿ : 
(ಕಿ). &. ಕಳಿಂಗ ಎಂಬ ಹಕ್ಕಿ: “ ಹೊಳೆಯೊಳಗಾಡುವ ಕುಕ್ಕುಟ 
ಯೆಂಬ ಹಕ್ಕಿ” (ಅಮರ. ಟೀಕೆ). (ಸಂ. ಕುಕ್ಕುಟ, ಕುಕ್ಕುಟೀ] 
ಕುಕ್ಕುಟೀಶ್ವರ (ನಾ). ಗೊಮ್ಮಟೇಶ್ವರ: ಉನ್ನತ ಕುಕ್ಕುಟೀಶ್ವರೆ 
ಜಿನೇಶ್ವರನಂ ಜಿನಭಕ್ತಿ ಪೋಗಿ ಕಾಣ್ಬನ್ನೆ ಗಂ (ಸೌಇಇ. ೫-೬, 
೫೨-೧೮ ; 1008). [ಕುಕ್ಕುಟ್ಟ * ಈಶ್ವರ] 
ಕುಕ್ಕುಡಿ "ಕುಕೃಡಿ? ನೋ. 
ಕುಕ್ಕುಭ (ನಾ). ಕಾಡುಕೋಳಿ: ಕೃಕರ ಕರೇಟು ಕುಕ್ಕುಟ ಕಪೋತ 
ಕಿಕೀದಿವಿ ಕು ಕ್ಕು ಭಾಳಿಯಿಂ.., ವಿರಾಜಿಕುಮುನ್ನಶಂ ವನಂ 
(ಹಮ್ಮಾರ. ೪-೭೨). [ಸಂ.] 
ಕುಕ್ಕುಮಾಯಿ (ನಾ). ಒಂದು ಬಗೆಯ ಪಕ್ಷಿ: ಉಕ್ಕಿಗನು 
ಹುಡಿಕೀಲುಗನು ಹಾಲ್ವಕ್ಕಿ ಕೋಗಿಲೆ ತೋಟದೇವನ ಕುಕ್ಕುಮಾಯಿಯ 
ಕೆಂಡನಕ್ಕಿಗಳನಜಕೊಳೊಸ್ಪಿ ದುದು (ಸಾಳ್ವಭಾ. ೫-೨೨). [?) 
ಕುಕ್ಕುರ (ನಾ). ೧. ನಾಯಿ; ಶ್ವಾನ: “ಕುಕ್ಕುರನೆನಲ್‌ ಶುನಕ 
ನೊಳ್‌ * (ಕಶರ. ೨೬); [ಕುಕ್ಕುರ] [ವಾಠಾಂ. ಶರಭಂ]ವರಾಹ ಭಯ 
ದಾಯಿ... ವೃಶ್ಚಿಕಾಂತಿಮದ್ರೇಕ್ಕಾಣಂ (ಜಾತತಿ. ೧೯-೨೪) ; ಕುಕ್ಳುರ 
ಕೊಬ್ಬೆ ಹುಲಿಯಹುದೆ (ಕೌಶಿಉ. ೨೨-೪೧) ; ಬಾಯಿ ಬಿಗಿದ ಕುಕ್ಳುರ 
ನಂತೆ (ಹೆಬ್ಬೆರ. ೧೪-೩). ೨. ಒಂದು ಬಗೆಯೆ ಸುಗಂಧದಗಿಡ; ಮಾಚಿ 
ಪತ್ರೆ. ೩, ಒಂದು ದೇಶದ ಹೆಸರು: ಆಜಾನ, ಕಾಂಭೋಜ... 
ಕುಕ್ಕುರ, .. ಮಾಗಧ (ಅಶ್ವಶ್ಯಾ. ೩11, ಮುನ್ನುಡಿ). [ಸಂ.) 


೧೮೯೭ 


| 


ಕುಕ್ಕುಲಸು 


ಕುಕ್ಕುರಿ (ನಾ). ಹೆಣ್ಣುನಾಯಿ: ಕರಹಟದೊಳ್‌ ಬೇಂಟಿಯ ಕುಕ್ಳುರಿ 
ಯಾದಳಸತ್ತು ಚಂದ್ರಮತಿಯುಂ(ಯಶೋಡ.೩-೩೮). [ಸಂ. ಕುಕ್ಳುರೀ) 

ಕುಕ್ಳುರಿಸು “ಕುಕ್ಕುಟಸು? ನೋ. 

ಕುಕ್ಕುರು, (ನಾ). ಒಂದು-ಬಗೆಯ ವಾದ್ಯ: ಢಕ್ಕೆ ನಾಟ್ಕಾನಕ ಚಂಪೆ 
ಕಿಂಕಿಣಿ ಡೌಡೆ ಕುಕ್ಕುರು ತುಡುಮು ರಿಂಚೆಯವಾ ... ಕೇಳಿಸಿದರು 
(ಭರಚ. ೧೨-೪೦). [?] 

ಕುಕ್ಕುರ್ಲು (ನಾ). (?): ಮಕ್ಕಳು ಮನೆಗಿಲ್ಲವೆಂಬ ಯನಗೆ ತಕ್ಕ 
ಹೆಂಡತಿ ಅಲ್ಲವೆಂಬ ರೊಕ್ಕವ ದಿನ ನೋಡಿಕೊಂಬಾ ಯಮ ಕುಕ್ಳುರೆಲಿರು 
ಶೀಳುಯಂಬಾ (ಚಿದಾವ. ೩೨-೪). [?) 


10 ಕುಕ್ಕುರುಕಾಲು "ಕುಕ್ಕರಗಾಲು ನೋ. 


ಕುಕ್ಳುರುಗಾಲು "ಕುಕ್ಕರಗಾಲು' ನೋ. 

ಕುಕ್ಕುಲು, ಕುಕ್ಕಲ್ಮು (ನಾ). ಕುಪ್ಪಳಿಸುವಿಕೆ; ನೆಗೆಯುವಿಕೆ. 
"ಕುಕ್ಕುಲೋಟ? ಪರಾ. ಕುಕ್ಕಲ್ಲು: ಕುಕ್ಕಲು ಓಟ ಬಿಟ್ಟುಕೊಂಡು 
ಹೋಗುವರು (ಕಲನೆ. ೨೬೯). [ಆ ಕುಲುಕ್ಕು) 


15| ಕುಕ್ಕುಲೋಟಿ(ನಾ).ಕುಪ್ಪಳಿಸಿ ಓಡುವಿಕೆ:ಕಪ್ಪು ಕುದುರೆಗಳು ಕುಕ್ಕು 


45 


ಲೋಟಿದಿಂದ ಮುಂಡೆ ಸಾಗಿದುವು (ಪುನರು. ೪೪೦). [ಕುಕ್ಕುಲು + ಓಟ] 

ಕುಕ್ಕಳ "ಕುಕ್ಕುಟ? ನೋ. 

ಕುಕ್ಕುಳೆಂಗುದಿಸು "ಕುಕ್ಕುಟಂಗುದಿಯಿಸು' ನೋ. 

ಕುಕ್ಕುಳಗುದಿ "ಕುಕ್ಕುಟಂಗುದಿ? ನೋ. 

ಕುಕ್ಕುಳಗುದಿಹ (ನಾ). ೧. ತೀವ್ರವಾಗಿ ಕುದಿಯುವಿಕೆ. 
೨. (ಆಲಂ) ಸಂಕಟಿ; ತಳಮಳ : (ಚತುನಿ. ಕಿ. 1, ೨೪). 

[ಕುಕ್ಕುಳಗುದಿ (< ಕುಕ್ಕುಟಂಗುದಿ) + -ಹ್ಮ] 

ಕುಕ್ಳುಳಿಸು (ಕ್ರಿ). ಕುಗ್ಗು; ಕುಸಿದುಬೀಳು (1) : ಸುಳಿವ ಹುಲ್ಲೆಯ 
ಸೋಹಿನಲಿ ಕುಕ್ಳುಳಿಸಿದರೆ ಕು ಕ್ಕು ರನ ಕೈಯಲಿ ತಳುವಹುದೆ 
(ಕುವ್ಯಾಸ, ೧೫-೨೨); ಕಂಡೆನಿವರವರೆರಡು ಥ ಟ್ಟ ನಲಿ ತುದಿವೆರಳ 
ಕಂಬನಿಯ ಬಳಸಿದ ಬೆದಜುಗಳ ಕುಕ್ಳುಳಿಸಿದುತ್ಸಾಹದ ನಿಘಾತಿಯ ನಟ್ಟ 
ಚಿಂತೆಯನು (ಕುವ್ಯಾಕ. ೨೬-೩೯). [ಕುಕ್ಳು ಅಸು ?) 

ಕುಕ್ಕುಳ್ಳುದಿ "ಕುಕ್ಳುಬಂಗುದಿ' ನೋ. 

ಕುಕ್ಕುಲಃ (ನಾ). ಒಂದು ಬಿರುದು (0: ನಿರವದ್ಯವೆನಿಸಿದ ವಿಜಯಾ 
ದಿತ್ಮಂ ಕುಕ್ಕುಜಕಿ ವಿಕ್ರಮಾದಿತ್ಮ ಮದಜ್ಜತ್ಕೆಯರ ಭೀಮ ಪರಾಕ್ರಮ 
ನೆರಡನೆಯ ಕೀರ್ತಿವರ್ಮ (ಸೌಇಇ. XX, ೧೯-೧೪; 1015). [2] 

ಕುಕ್ಕುಜಂಸು, ಕುಕ್ಳರಿಸು (ಕ್ರಿ).೧. ಕುಸಿದು ಬೀಳು; ಒಮ್ಮೆಲೆ ಕೆಳಗೆ 
ಕುಳಿತುಕೊಳ್ಳು: ಆ ಬ್ರಾಹ್ಮಣಂ ಬಂದು ಮುಂದೆ ಕುಕ್ಳುಜೀಸಿ 
ಕುಳ್ಳಿರ್ದು (ಲೀಲಾವ. ೬-೬೯); ಬೇರ್ಗೈಡೆದೆತ್ತಂ ಬೆಟ್ಟುಗಳ್‌ 
ಕುಕ್ಕುಟಾಸೆ (ಕುಸುಮಾ. ೬-೩೫); ತಲೆವಾಗ ದ ಚಾಗಿಗಳಿಲ್ಲ ತಳ್ಳು 
ಕುಕ್ಕುಜಕಿಸದ ವೀರರಿಲ್ಲ (ಗಿರಿಕ. ೩-೧೦೪) ; ಬೇನೆಯಿಂ ಧೂಳಿಡುತುಂ 
ಶೈಲಾಗ್ರದೊಳ್‌ ಕುಕ್ಕುಲಸಿ ಮಜುಕದಿಂದೀಂಬ ಸಿಂಹಿ (ಅನಂಪು. 
೧೨-೬೨) ; ಬಾಲಮಂ ಹಿಡಿದು ಸೆಳೆಯೆ ತಕ್ಕುಗೆಟ್ಟು ಕುಕ್ಕಆಸಿದಾನೆಯಂ 
(ಪುಣ್ಯಾಸ್ತ್ರ. ೮-೩೫ ವ); ತೆಟ್‌ಮಿಂಡಿಯರು ನಡೆತಂದರು ತವಕ 
ಕುಕ್ಕುಆಸುತ ನೃಪನ ಸನ್ನಿಧಿಗೆ (ಧರಡ. ೧೨-೧೨೯), ೨. ಬಲಾತ್ಕಾರ 
ವಾಗಿ ಕೂರಿಸು; ಕುಸಿದು ಬೀಳುವಂತೆ ಮಾಡು: ಶುನಕಂಗಳಂ 
ಮೈದಡವಿ ಕುಕ್ಳುಅಕಸಿ[ ಪಾಳಾಂ. ೪೩) (ಲಶಿಚಿಂ. ೨೩-೧೫) ; ತೋಳ್ಗಳಂ 
ಪಿಡಿದು ಕುಕ್ಕುಜ೨ಸಲೊಡನೆ ಡೊಳ್ಳು ಹೊಟ್ಟಿ ಇಬ್ಬಗಿಯಾಗಿ (ವೀಕೈಷು. 
೩-೪-೨೬). ೩, (ಆಲಂ) ನಾಶಮಾಡು; ಒಡೆದು ಹಾಕು: ಇಜಾದು 
ಮೇಣ್‌ ರಿಪುರಾಯರನು ಕುಕ್ಕುಜ್‌ಸುವರೆ ರಾಧೇಯನಂತಿರೆಲುಜುವ 
ನೊಬ್ಬನೆ ಬೇಹುದಲ್ಲದಡಿಲ್ಲ ಜಯವೆಂದ (ಕುವ್ಯಾ ಕ. ೧೬-೩೩). 


ಕುಕ್ಕು 


ಕುಕ್ಕರಿಸು: ೧. ಕುಣಿವ ಕುದುರೆಗಳುರಕೆ ಕಬ್ಬಿಯ ಕುಸಿದು 
ಕುಕ್ಕರಿಸಿದವು ಭೀತಿಯಲಿ (ತೊರರಾ. ೧-೧೭-೪) ; ಮುಗ್ಗರಿಸಿ ಬೀಳುವ 
ಆನೆಗಳೂ, ಕುಕ್ಕರಿಸಿ ಬೀಳುವ ಕುದುರೆಗಳೂ (ಕೃವಾಕ. ೧೭೬) ; ಅವನು 
ಜ್ಞಾನರೂನ್ಮವಾಗಿ ಭೂಮಿಯ ಮೇಲೆ ಕುಕ್ಕರಿಸಿಬಿಟ್ಟನು (ಶ್ರೀರಾಯ. 
೧೯೫). ೨. ಹೊಕ್ಕು ಹೊಡಕರಿಸುತ್ತ ಕರಿಗಳ ಕುಕ್ಕರಿಸಿ ಕೋಡುಗಳ 
ಕೀಳುತ (ಶರಲೀ. ೫೫೯-೨೪) ; ಮಕ್ಕಳ ಹಿಂಸೆಯನ್ನು ತಡೆಯಲಾರದೆ 
ಮನೆಯವರು ಮಠದಲ್ಲಾದರೂ ಕುಕ್ತರಿಸಿ ಬಂದರೆ ಇವರೆ ಕಾಟ 
ತಪ್ಪುತ್ತದೆ ಎಂದು ಸ್ಕೂಲಲ್ಲಿ ಕೂರಿಸಿ ಬರುತ್ತಿದ್ದರು (ಹುಟ್ಟಹ. ೯). 
೪. ಕುಳ್ಳಿರು; ಕೂತುಕೊ: ಸುಮ್ಮನೆ ಕುಕ್ಕರಿಸು, ಕಂಡಿದ್ದೇನೆ 
(ರೂಢ). ೫. (ಕೊಡ ಮೊದಲಾದುವನ್ನು) ಅಕ್ಕುಸದಿಂದ ಕೆಳಗೆ 
ಕುಕ್ಕಿ ಇಡು; ಕುಕ್ಕು: * ಇಕ್ಕೆರಿಸು? (ಜಾನಕೋ. ೩೮). 
[? + -ಇಸ್ಕು) 

ಕುಕ್ಕುಟ, ಕುಕ್ಕುಳ (ನಾ). ಕುದಿಯುವುದನ್ನು ಸೂಚಿಸುವ ಅನು 
ಕರಣಶಬ್ದ. "ಕುಕ್ಕುಟಿಂಗುದಿ? ಪರಾ. ಕುಕ್ಕುಳೆ. “ಕುಕ್ಕುಳಂ 
ಗುದಿ? ಪರಾ. (1) 

ಕುಕ್ಕುಟಿಂಗುದಿ, ಕುಕ್ಕುಳಂಗುದಿ, ಕುಕ್ಕುಳಗುದಿ, ಕುಕ್ಕುಳ್ಳುದಿ, 
ಕುಕ್ಕುಟಗುದಿ, ಕೊಕ್ಕಟಗುದಿ, ಕೊಕ್ಕುಳಂಗುದಿ (ಕ್ರಿ).೧. ತಕತಕ 
ಕುದಿ; ತೀವ್ರವಾಗಿ ಕುದಿ. ೨. (ಆಲಂ) ತಳಮಳಿಸು; ಸಂಕಟ 
ಪಡು: ಕುರು ಮಾಗಧರ ಬಲಂ ಕೂಡೆ ಕುಕ್ಕುಟಂಗುದಿವಿನೆಗಂ(ಮಹಾನೇ. 
೧೨-೧೫೯). ಕುಕ್ಕುಳೆಂಗುದಿ: ೨. ಭವದ ಬೇಗೆ ಬೆಂಬತ್ತಿ ಕರಣಂ 
ಕಾಹೇರಿ ಹರಣಂ ಕುಕ್ಕುಳಂಗುದಿದು (ಬಸರ. ೨-೫೭). ಶುಕ್ಕುಳೆಗುದಿ: 
೧. ಪೊಯ್ಮಲದುಬುತದೆ ಸುಣ್ಣವದು ಕುಕ್ಳುಳಗುದಿಯುತಿರಲು (ಸಿದ್ದೇಪು. 
೭-೩೯). ೨. ಮುಚ್ಚಿ ದಲ್ಲಿ ಅಜ್‌ದು ತೆಜಕೆದಲ್ಲಿ ಮಜಕಿದು ಇಂತೀ ಉಭಯ 
ದಲ್ಲಿ ಕುಕ್ಕುಳಗುದಿವರಿಗುಂಟೀ (ಮೋಳಿಮಾ. ೧೦೯-೪೩೩) ; ತಥ್ಮಮಿಥ್ಯ 
ದಲ್ಲಿ ಕುಕ್ಕುಳಗುದಿವುತ್ತ (ಸರ್ವವ. ೧೨೦-೬೨೦). ಕುಕ್ಕುಳ್ಳುದಿ : 
೧. ಕುಲನಗಂಗಳ್ಳುಸಿಯೆ...ಜಲಧಿ ಕುಕ್ಕುಳ್ಳುದಿಯೆ(ವೀರರ. ೬೦-೩೩೬). 
ಕುಕ್ಕುಬಗುದಿ : ೧. ಲನಣಾಂಬುರಾಶಿ ಕುಕ್ಕುಟಗುದಿನಲ್ಲಿ ಕೂಲ್ಲು 
ದಿಯೆ ಮೇಗೆ ಸಿಡಿಲ್ಲಗುಳಂತೆ (ಸಂಸಭಾ. ೧೧-೧೫೩) ; ಕುಕ್ಕುಟಗುದಿವ 
ವಜ್ರದ ಮೂಸೆಯೊಳಿಕ್ಕಿ ಕರಗಿಸುವುದುಂ (ಕುಸುಮಾ. ೧೧-೪೭ ವ). 
೨. ಎನಿತಂ ಕುಕ್ಕುಟಗುದಿದಪೆ (ಅಜಿಪು. ೨-೭೧) ; ಕಂತು ಸಂತಾಪಕ್ಕೆ 
ಪಕ್ಕಾಗಿ ಕುಕ್ಳುಟಗುದಿದುರ್ಕದೊಳಗೊಳಗೆ ಬೇವ ಹೃದಯಮಂ 
ಪದವಡಿಸಲಾಜದೆ (ಅನಂಪು. ೧೧-೨೯ ವ). ಕೊಕ್ಕಖಗುದಿ: 
೨. ಸುದಂತಿಯ ನೇಗೆಯ್ದುಂ ಬಿಡಲಾಜದೆ ನೀಂ ಬೆಳಬೆಂಜನನಾಗಿ 
ಭೋಗಿಸುವೆನೆಂದು ಕೊಕ್ಕುಟಗುದಿವೈ (ಧರ್ಮಾಮೃ. ೭-೨೨೯). 
ಕೊಕ್ಕುಳಂಗುದಿ: ಅಲ್ಲಿಯುಂ ಪಡೆಯಲಆಕಯದೆ ಕೊಕ್ಕುಳಂಗುದಿದು 
ಬಲ್ಲಂತೆ ತಿರುಗಿ ನೋಡುವೆನೆಂದು ಬಸವಳಿದು (ಏಂಡೋರ. ೨-೭). 

[ಕುಕ್ಕುಟ + ಕುದಿ] 

ಕುಕ್ಳುಬಂಗುದಿಯಿಸು, ಕುಕ್ಕುಳಂಗುದಿಸು (ಕ್ರಿ). ೧. ತೀವ್ರವಾಗಿ 
ಕುದಿಯುವಂತೆ ಮಾಡು. ೨. (ಆಲಂ) ತಳಮಳವನ್ನು ಂಟು 
ಮಾಡು ; ಸಂಕಟಿಸಡಿಸು: ಸಂಸ್ಕತಿಯ ದುಃಖದೊಳಾತ್ಮನನಳ್ಳಿ 
ಕುಕ್ಕುಟಂಗುದಿಯಿಕುಮೆಂದು ಭಾನಿಸಿದಂ (ಮಹಾ ನೇ. ೧೪-೧೩೦). 
ಕುಕ್ಕುಳೆಂಗುದಿಸು: ೨. ಇಂತು ಜಗತ್ರಯಮಂ ನಿಜಪ್ರತಾಪದಿಂ 
ಕುಕ್ಕುಳಂಗುದಿಸುವ ವಿಕ್ರಮಶೀಲನಪ್ಪ ತಾರಕಾಸುರನುರವಣೆಯಂ 
ಸೈರಿಸಲಾಜದೆ ನಾಗರ್ಕಳುಂ ನರರುಂ ನಿರ್ಜರರುಂ ಕಿನ್ನರಸ್ತೋಮಮುಂ 
ಕಿಂಪುರುಷ ವ್ರಜಮುಂ ನೆರೆದು (ಗಿಂಕ. ೬-೫ ವ). 

[ಕುಕ್ಕುಟ ಕುದಿಸು) 


ಗಿ೮೯೮ 


0 


45 


ಕುಕ್ಲಿ 


ಕುಕ್ಕುಲಗುದಿ "ಕುಕ್ಕುಟಿಂಗುದಿ” ನೋ. 

ಕುಕ್ಕೂಕೂ (ನಾ). ಕೋಳಿಯ ಕೂಗಿನ ಅನುಕರಣಶಬ್ದ: 
ಕುಕ್ಕೂಕೂ ಎಂದು ಕೋಟ ಕೂಗಿದುವಾಗಳ್‌ (ಕಾವ್ಕಾವ. ೧೧); 
ಕುಕ್ಕೂಕೂ ಎಂಬ ನಾದಂ ನೆಗಲ್‌... ಕೂಗಿತಾ ತಾಮ್ರ ಚೂಡಂ 
(ಸೂಕ್ತಿಸು. ೯-೩೦). [2] 

ಕುಕ್ಕೂಜಾಳೆ (ನಾ). ಎಳೆಯ ಮಗು; ಹಸುಗೂಸು: *ಅರೀದ 
ಹುಡುಗಿ ಅಂದರೇನು ಕುಕ್ಕೂಬಾಳ ಏನು? ಎಂದು ನುಡಿದು ಗಟ್ಟಿಯಾಗಿ 
ನಕ್ಕಳು (ಪಾತರ. ೮೭) ; ನನಗೆಲ್ಲ ಗೊತ್ತಿದೆಯಮ್ಮಾ ನಾನು, ನೀವು 
ತಿಳಕೊಂಡಂತೆ ಇನ್ನೂ ಕುಕ್ಕೂಬಾಳನಲ್ಲ ( ಮೂರುದಾ. ೬೧). 

(4 ಮರಾ. ಕುಕುಬಾಳ) 

ಕುಳ್ಳ (ನಾ). ಬಿದಿರಿನಿಂದ ಹೆಣ್ಣೆದ ಬುಟ್ಟಿ ; ಮಂಕರಿ; ಹೆಡಿಗೆ: 
ಹೂವ ಕೊಯಿದ ಕುಕ್ಕೆ ಹಣಟ್‌ದು (ಅಂಬಿವ. ೧೯) ; ಫಲನಸ್ತು ನಿಚಯದಿಂ 
ಮೆಟ್ಟಕ್ಕಿ ಕುಕ್ಕೆ ಸೋಪಸ್ಕರದಾ (ಸರಶು. ೮-೧೩) ; ಅವರೇಕಾಯನ್ನು 
ಕೊಯ್ಕ್ಯುತ್ತ ಕುಕ್ಕೆಗೆ ತುಂಬುತ್ತಿದ್ದಳು (ಮುನಿಮಾ. ೧೪); ನನಗೂ 
ನಿನಗೂ ವಿಶ್ವಾಸ, ಮಾನ ಕುಕ್ಕೇಲಿ ಕೈಜಾಕಬೇಡ (ಗಾದೆ). 

[ದೇ. ॥ ಕೊಡ. ಕಿಕ್‌ ; ತುಳು. ಕುಕ್ಕೆ] 

ಕುಳ್ಳ, ಕುಕ್ಕಿ (ನಾ). ಹೊಟ್ಟಿ; ಉದರ; ಕುಕ್ಷಿ: “ಕುಕ್ಕೆ ಕುಕ್ಷಿಯೆ * 
(ಕರ್ಣಾನಿ. ೭೨) ; "ಇತ್ವಕ್ಕೆತ್ವಂ - ಅತಸಿ - ಅಗಸೆ, ಅಷ್ಟಮಿ- ಅಟ್ಟಿವೆ; 
ಕುಕ್ತಿ- ಕುಳ್ಳೆ ; (ಶಮದ. ೨೭೯ ಪ್ರಯೋ). ಕುಕ್ಕಿ : * ಕುಕ್ಸಿಯೆಂದು 
ಕುಕ್ಷಿ? (ಕಶಸಾ. ೨೪-೪೯೫) ; ಲೆಕ್ಕಕೆ ನಿಲುಕದ ಲಕ್ಕುಮಿಯರಸನು 
ಕುತ್ತಿ ಯೊಳಾಳುವ ಭುವನಗಳ (ಪ್ರಸಭಂ. ೧೮-೯). [ಆ.ಸಂ. ಕುಕ್ಷಿ] 

ಕುಕ್ಕೆಕೊರಮ (ನಾ). ಕೊರಮರಲ್ಲಿ ಒಂದು ಬಗೆ; ಬುಟ್ಟಿ 
ಹೆಣೆಯುವ ಕೊರಮ : (ಕಿ). [ಕುಕ್ಕೆ * ಕೊರಮ (ಆ ಕೊಆಮ)] 

ಕುಕ್ಕೊಂಬು (ನಾ). ಕೂನೆಯ ಕಂಬ: ಹಿರಿದಹ ಅಂಬುಧಿಯಲ್ಲಿ 
ಹೆಡಗು ಬರುತಿರಲಾಗಿ ಹಡಗಿನ ಕುಕ್ಕೊಂಬಿನ ಮೇಲೆ ಒಂದು ಕರಡಿ 
ಬಂದಿತ್ತು (ಸುಂಕಬಂ. ೧೬). [ಆ ಕೊನೆಕಂಬ] 

ಕುಳ್ಳೋಟ (ನಾ). ಕುಪ್ಪಳಿಸುತ್ತ ಓಡುವಿಕೆ; ಕುಲುಕುತ್ತ 
ಓಡುವಿಕೆ: ಒಮ್ಮೊಮ್ಮೆ ಹಿಂಗಾರೊಂದನ್ನು ತುಸು ಎತ್ತಿ ಕುಕ್ಕೋಟಿ 
ಓಡುತ್ತಾ (ಮಲೆ ಮ . ೧೭೬); ತಟ್ಟೂ ಕುದುರೆಯ ಕುಕ್ಕೋಟಿದ 
ನಡಿಗೆಯನ್ನು ಬಿಟ್ಟಿನು (ಧರ್ಮಸೆ. ೩೨). 

(ಕುಕ್ಕು (< ಕುಲುಕು) + ಓಟ] 

ಕುಕ್ರಿ (ನಾ). ೧. ಕತ್ತಿ; ಖಡ್ಗ: ಸಾಧನೆಯಾದನಂತರ ನರ್ತಕರು 
ನಿಜವಾದ ಕುಕ್ರಿ (ಕತ್ತಿ) ಉಪಯೋಗಿಸುತ್ತಾರೆ (ಆಭಾನೃ. ೧೩೦). 
೨, ಒಂದು ಬಗೆಯ ನೃತ್ಯ: ಅಸ್ಸಾಮಿನ *ಕುಕ್ರಿ* ನೃತ್ಯಗಳಿಗೆ 
ತುಂಬಾ ಸಾಧನೆಯೂ ಕುಶಲತೆಯೂ ಬೇಕಾಗುತ್ತದೆ (ಆಭಾನೃ. ೧೩೦). 

[*- ಮರಾ. ಕುಕುರಿ ; ಒಂ. ಕುಕಡೀ) 

ಕುಕ್ಷಣ (ನಾ). ಕೆಟ್ಟ ಸಮಯ; ಅಶುಭವಾದಕ್ಷಣ: ಯಾವ 
ಕುಕ್ಷಣದಲ್ಲಿ ಈ ಲೇಖನಗಳನ್ನೆಲ್ಲ ಆಕೆ ಬರೆಯಲು ಪ್ರಾರಂಭಿಸಿದ್ದಳೋ 
(ಇಪ್ಪಕ. ೨೫೭). (ಸಂ. 

ಕುಶ್ರಿ (ನಾ). ಒಡಲು; ಹೊಟ್ಟಿ; ಜಠರ: * ಜಠರಃ, ಉದರೇ, 
ತುಂ(ದ)ಡಃ, ಕುಕ್ಷಿ, ಗರ್ಭಃ -ಈ ೫ ಹೊಟ್ಟೆ ನ (ಹಲಾಯು. ೮೫-೩೬೧); 
ಜಗವ ನಿಕ್ಷೇಪಿಸಿದ ಕುಕ್ಷಿಯಲ್ಲಿ ಅಕ್ಷಯನಗಣಿತನು (ಬಸವ. ೫೩೬) ; 
ಕುಕ್ತಿ ಇಲ್ಲದಿರೆ ಬಾಯಿ ಉಣ್ಣಬಲ್ಲುದೇ (ಮೋಳಿಮಾ. ೯೮-೩೯೦). 
೨. ಒಳಭಾಗ; ಗುಹೆ: ಹಿಮಗಿರಿಯ ಕುಕ್ಷಿಯಲಿ ಪುದಿದ ನಾನಾ 
ದ್ರೋಣಿಗಳ' ಮಧ್ಯದ ಕಿರಾತಪುಳಿಂದ ನಿಚಯವ ಸದೆದು 
(ಕುವ್ಯಾಸ. ೩-೨೯). ೩. ಪೊಳ್ಳಾದ ಭಾಗ; ಟೊಳ್ಳು. [ಸಂ.] 


ಕುಶ್ರಿಂಭರಿ 


ಕುಕ್ಲಿಂಭರಿ (ನಾ). ತನ್ನ ಹೊಟ್ಟೆಯನ್ನು ಹೊಕೆದುಕೊಳ್ಳುವುದ 
ರಲ್ಲಿಯೆ ಆಸಕ್ತನಾದನನು ; ಉದರಂಭರಿ; ಹೊಟ್ಟಿ ಹೊರೆಕ; 
ಲೋಭಿ; ಸ್ವಾರ್ಥಿ: ಕುಕ್ಷಿಂಭರಿಗಳಿಂದೊಗೆದ ನುತಿಯ ವಿಷಮಂ 
ನೀರ್ದು ಹುಚ್ಚಿನ ಗತಿಯೊಳಗೆ ತಿರುಗುವ ಮದನನೀ ಕ್ಷಿತಿಯೊಳಗೆ 
ನಿಲಿಸುವುದು (ವಿವೇಭ. ೪-೭೨೮). (ಸಂ. 

ಕುತ್ತಿಕ (ನಾ). ಒಂದು ಬಗೆಯ ಪಕ್ಷಿ: *ಕುಕ್ಷಿಕಂ ಚಿನುಕುರುಳಿ 


[ಪಾಠಾಂ. ಕುಕ್ಷಿ ಚಿನುಕಲ್ಲಿ]? (ಮಂಗರಾ. ೫೨-೯). (7) 
ಕುಕ್ತಿನಿನಾಸ (ನಾ). ಗುಹೆಯಲ್ಲಿಯ ವಾಸಸ್ಥಳ: ಇಪ್ಪತ್ತೆಣ್ಸಾಸಿರ 


ದುರ್ಗಭೂಮಿಗಳಿಂದಂ ನೂಜು ಕುಕ್ಷಿನಿವಾಸಂಗಳಿಂದಂ (ಶಾಂತಿಪು. 
೧೧-೮೪ ವ); ಎಪ್ಪತ್ತೆಂಟು ಸಾಸಿರಂ ಏಲ್ನೂಜು ಕುಕ್ಷಿನಿವಾಸಂಗಳಿ 
ನೆಪ್ಪತ್ತೆಣ್ಫಾಸಿರೆ ದುರ್ಗಾದಿಗಳಿಂ (ಅಜಿಪು. ೧೦-೧ ವ). 
[ಕುಕ್ಷಿ ನಿವಾಸ] 
ಕುತ್ತಿನಿವಾಸಿ (ನಾ). ಗುಹಾಸ್ಥಾನಗಳಲ್ಲಿ ವಾಸಿಸುವವನು: 
ಪ್ರತ್ಯಂತ ನಿವಾಸಿಗಳಪ್ಪೇಟ್ನೂಖು ಕುಕ್ಷಿನಿವಾಸಿಗಳುಮೆಟ್ಟತ್ತಿರ್ಚ್ಚಾಸಿರ 
ದುರ್ಗಾಟವಿಗಳುಂ (ಆದಿಪು. ೧೫-೩ವ). [ಕುಕಿ * ನಿವಾಸಿ] 
ಕುಕ್ತಿರೋಗ (ನಾ). ಹೊಟ್ಟಿ ರೋಗ; ಉದರಶೂಲೆ (1): 
ವಿಷೂಚಿಯ ನಾಡಿಯೂ *ಕುಕ್ಷಿರೋಗದ ನಾಡಿಯೂ ವಿಚಿತ್ರವಾಗಿ 
ಹೊತ್ತಿಗೊಂದು ಬಗೆಯಾಗಿ ನಡೆವುದು (ಸಕವೈೆ. ೧೨). 
[ಕುಕ್ಷಿ ರೋಗ] 
ಕುಕ್ತಿನಿಕಾರ (ನಾ). ಹೊಟ್ಟಿ ನೋವು, ಕೆಡುವುದು: ಆ ಆಯು 
ಸ್ಮಂತನಿಗೆ ಕುಕ್ಷಿವಿಕಾರದ ಕಾಯಿಲೆ (ಬುದ್ಧಪ. ೧೪೪). 
[ಕುತ್ತಿ * ವಿಕಾರ] 
ಕುಗುರು (ಕ್ರಿ). ತೂಕಡಿಸು; ನಿಡ್ದೆಮಾಡು: ಒನ್ಮೊಮ್ಮೆ ಆ 
ಯಾಂತ್ರಿಕ ಕರ್ಮವೂ ನಿಂತು ಅವಳು ಕುಗುರುವಂತೆಯೂ ತೋರುತ್ತಿತ್ತು 
(ಮಲೆಮ. ೬೭೫) ; ಕಿರಿಗೊಂಡ ಗಾತ್ರದಿಂ ಮುದುರಿದೊದ್ದೆಯ ಮುದ್ದೆ 
ಯಾಗಿ ಕುಗುರಿತು ಹಕ್ಕಿ ಹೆಗ್ಗೊಂಬನೇರಿ (ಶ್ರೀರಾಮಾ. ೩೪೨-೫೬) ; 
ಗದ್ದೆ ದಿಸಿತು ಸ್ವರವು ಕುಗುರಿತು ಚಕ್ಸುವು (ಚಂದ್ರವೀ. ೧೭೨-೮೫); ಕೆಳಗೆ 
ಕೆರೆಯ ಅಂಚಿನಲ್ಲಿ ಬಕ ಕುಗುರುತ್ತಿದೆ (ಸಂಸ್ಕಾರ. ೧೪೨). 
ಕುಗುರುಹತ್ತು - ಜೊಂಪು ಹತ್ತು ; ತೂಕಡಿಕೆ ಬರು: ತಿಮ್ಮಿಗೆ 
ಕಣ್ಣು ಕುಗುರಹತ್ತಿತ್ತು (ಮಲೆಮ. ೨೫೩). [?) 
ಕುಗುರುಗಣ್ಣು (ನಾ). ತೂಕಡಿಸುವ ಕಣ್ಣು; ನಿದ್ದೆಗಣ್ಣು: 
ಸಾಕಿಷ್ಟು ಸುಲಿದುದು ಬಿಡು ಮೆಟ್ಟುಗತ್ತಿಯ ಸಣ್ಣನೆ ಕುಗುರುಗಣ್ಣವಳೆ 
(ಚೇದ್ರವೀ. ೧೨೬-೪). [ಕುಗುರು * ಕಣ್ಣು (೮ ಕಣ್‌)] 
ಕುಗ್ಗಟಿ "ಕೂಗಟ್ಟಿ' ನೋ. 
ಕುಗ್ಗಿ "ಕೊಗ್ಗಿ' ನೋ. 
ಕುಗ್ಗಿಸು "ಕುಟ್ಲಿಸು' ನೋ. 
ಕುಗ್ಗು, "ಕುಟ್ಲು' ನೋ. 
ಕುಗ್ಗು (ನಾ). ಕುಸಿತ; ಕೊರತೆ; ಅವನತಿ: ಬಾಳಿನ ಕುಗ್ಗನು 
ಹೆಚ್ಚಿಸುತಿಹುದೀ ನಲ್ಮೆಯ ಸಂದೇಶ (ಭಾವಗೀ. ೩೫). 
[ಆ ಕುಟ್ಟು] 
ಕುಗ್ಗು, "ಕೊಗ್ಗಿ ನೋ. 
ಕುಗ್ಗುಬಡಿ (ಕ್ರಿ). ಕುಸಿದು ಹೋಗುವಂತೆ ಬಡಿ; ಸದೆಬಡಿ: 
ನಿಮ್ಮೆಲ್ಲರೆ ಸಹಾಯದಿಂದ ನಮ್ಮ ಶತ್ರುವಾದ ಚಂಪತರಾಯನನ್ನು 
ಸಹಜವಾಗಿ ಕುಗ್ಗು ಬಡಿಯಬಹುದು (ಧಾರ್ಮಿತೇ. ೯೧). 
[ಕುಗ್ಗು (ಆ ಕುಟ್ಲು) * ಬಡಿ] 
ಕುಗ್ಗೆ "ಕೊಗ್ಗ್ಲಿ' ಕೋ. 


೧೮೯೯ 


0 


ಕಾ 


5 


35 


40° 


ಕುಚಕಿ 


ಕುಗ್ರಹ (ನಾ). ಕೆಟ್ಟಗ್ರಹ; ದುಷ್ಟ ಗ್ರಹ: ಕುಗ್ರಹಾದಿ ಭಯಗ್ರಣಾರಿ 
ಶುಭಗ್ರಹಣ ಬುಧವಾಗ್ರುಚಿರ ಸಮಗ್ರಚನ ನಿರತೋಗ್ರಭಕ್ತಿ ಸಮಗ್ರ 
ಬಸವೇಶ (ಬಸಪು, ೫೪-೮೭). [Aಂ.] 

ಕುಗ್ರಾಮ (ನಾ). ೧. ಬೇಕಾದ ವಸ್ತುಗಳು ದೊರಕದಿರುವ ಹಳ್ಳಿ; 
ತೀರ ಚಿಕ್ಕಹಳ್ಳಿ ; ಕಾಲೂರು: ಆತನು ತನ್ನ ಪ್ರಾಣವುಳಿಸಿಕೊಳ್ಳು 
ವುದಕ್ಕಾಗಿ ಆವ್ರದೋ ಒಂದು ಕುಗ್ರಾಮದಲ್ಲಿ : « . ಬಡವನಂತೆ ವಾಸ 
ಮಾಡಿಕೊಂಡಿರಬೇಕು (ಬಕಾಸನ. ೧೩). ೨, (ಅನ್ನಕ್ಕೆ) ಗತಿಯಿಲ್ಲದಿರು 
ವಿಕೆ; ದುರ್ಭಿಕ್ಷ: ಗುರುತ್ತಗೆಡುವರ್‌ ಗ್ರಾಸಕ್ಕೆ ಕುಗ್ರಾಮವಾಗೆ 
(ಸೋಮೇಶ. ೪೮). [ಸಂ.) 

ಕುಗ್ರಾಮವಾಸಿ (ನಾ). ತೀರ ಚಿಕ್ಕಹಳ್ಳಿಯಲ್ಲಿ ವಾಸಮಾಡು 
ವವನು; ಗ್ರಾಮೀಣ; ಹಳ್ಳಿಯ ಗಮಾರ: ಮೂರ್ಪ ಕುಗ್ರಾನು 
ವಾಸಿ! ಹಿಂದುಸ್ತಾನದಲ್ಲಿಯೇ ಕೊಳೆತು ಕೆಟ್ಟಿ (ಗಾಳಿಪ. ೧೮). 
[< ಸಂ. ಕುಗ್ರಾಮನಾಸಿನ್‌) 
ಕುಗ್ರಾಸ (ನಾ). ಕೆಟ್ಟ ಆಹಾರ; ಕೀಳು ಅನ್ನ; 
"ಕುಗ್ರಾಸವಡಿಸು' ಪರಾ. [ಸಂ.] 
ಕುಗ್ರಾಸನಡಿಸು (ಕ್ರಿ). ೧. ಆಹಾರದಲ್ಲಿ ಕೊರತೆಯನ್ನುಂಟು 
ಮಾಡು. ೨. ನಿಕೃಷ್ಟವಾದ ಅನ್ನವನ್ನು ಬಡಿಸು: ಅಗ್ರಹಾರದ 
ದೇವಸ್ಥಾನ ಮಾನ್ಯಂಗಳ ಕುಗ್ರಾಸವಡಿಸಬೇಡೆಂದ (ಮೋಹತ. ೧೩-೧೧). 

[ಕುಗ್ರಾಸ * ಪಡಿಸು) 

ಕುಘಲ್‌ಗಡ (ನಾ). ಭದ್ರವಾದ ಕೋಟೆ (?) : ಚಿತ್ರದುರ್ಗದ ರಾಜ 
ಬಲವಂತ, ಖಿಲ್ಲೆಯು ಬಹಳ ಕುಘಲ್‌ಗಡವಾಗಿದೆ (ಚಿತ್ರಪಾ. ೭೭). [?) 

ಕುಚೆ (ನಾ). ೧. ಮೊಲೆ; ಸ್ತನ: “ಉರಸಿಜಃ, ಕುಡಃ, ವಕ್ಷೋರುಹಃ, 
ಪಯೋಧರಃ, ಸ್ತನಃ -ಈ ೫ ಮೊಲೆ” (ಹಲಾಯು. ೮೭-೩೭೨); ದ್ರೌಪದೀ 
ಕುಚಕುಂಭಾರ್ಹಿತ ಕುಂಕುಮದ್ರನ ವಿಲಿಪ್ರೋರಸ್ಥಳಂ (ಸಂ ಪಭಾ. 
೩-೮೫); ಕಡಕುಚಭರಮಸಿಯ ನಡುಗೆ (ಅಜಿಪು. ೨-೪೩) ; ಸುರಭಿಯ 
ತೊರೆದ ಕುಚಂಗಳ ಬೆರಗಂ ಬೆರಲಿಳಿಸೆ (ಪುಸ್ತ. ೩-೧೦೯). 
೨. ಯೌವನ; ಹರೆಯ : * ನೆಟ್‌ ಜವ್ವನ ಕುಚಮಕ್ಕುಂ * (ಕವಿಕಂ. 
೧೪೦); * ಜವ್ವನಮೆನಲ್ಕೆ ಕುಡಮಕ್ಕು * (ಕಬ್ಬಿ ಕೈ. ೩೧). [ಸಂ.] 

ಕುಚಂದನ(ನಾ).೧.ಕೆಂಪುಚಂದನ. ೨. ಕುಂಕುಮ ಕೇಸರಿ. [ಸಂ.] 

ಕುಚಕ್ರಿ (ನಾ). ಕುತಂತ್ರಿ; ಮೋಸಗಾರ (?) : ಹರಿಹರಸಿಂಹನನ್ನು 
ಕಂಡ ಕುಚಕ್ರಿಗಳು ತಮ್ಮ ಚಕ್ರವನ್ನು ತಿರುಗಿಸಲು ಹೈಗೈ ಮಾಡಿಲ್ಲ 
ವೆಂದು ಅನುಭವವಾಯಿತು (ಜಮಾನ್ಹಾ. ೧೪೮). (ಸಂ. ಕುಚಕ್ರಿನ್‌) 

ಕುಚಚೂಚುಕ (ನಾ). ಮೊಲೆಯ ತೊಟ್ಟು : ನಸು ಸುರ್ಕಿದ ಕುಡ 
ಚೂಚುಕಂ ಬೆಳರ್ತಧರೆಂ (ಆದಿಪು. ೧೧-೧೪೯) ; ತ್ರಿವಳಿಗಳೊಳ್ಳುವುಂ 
ಕುಚಚೂಚುಕಂಗಳ ಬಣ್ಣಮುಮಂ (ಶಾಂತಿಪು. ೯-೨೧೩). 

[ಕುಚ + ಚೂಚುಳ] 

ಕುಚಮುಖ (ನಾ): - ಕುಚಚೂಚುಕ: *ಕುಚಮುಖಂ, ಚೂಚುಕಂ, 

ವೃತಂ, ಶಿಖಾ -ಈ ೪ ಮೊಲೆಯ ತೊಟ್ಟು? (ಹಲಾಯು. ೮೭-೩೭೨). 
[ಕುಚ + ಮುಖ] 

ಕುಚರ (ಗು). ೧. ನೆಲದಮೇಲೆ ಓಡಾಡುವ. "ಖಚರ' ಪರಾ. 
೨. ಮೆಲ್ಲಗೆ ಸಾಗುವ; ಮಂದಗತಿಯುಳ್ಳ. ೩. ಕೆಟ್ಟ ನಡತೆಯ ; 
ದುಷ್ಟಬುದ್ಧಿ ಯುಳ್ಳೆ. ೪. ದೋಷಗಳನ್ನು ಹುಡುಕುವ; 
ದೋಷೈಕದೃಷ್ಟಿಯಾದ; ರಂಧ್ರಾನ್ವೇಷಿಯಾದ. (ನಾ). ೫. ಕೆಟ್ಟ 
ಬುದ್ಧಿಯವನು; ವಕ್ರಬುದ್ಧಿಯುಳ್ಳವನು: *ಕುಡರಃ, ಕುಟಿಳಾಶಯಃ 
-ಈ ೨ ವಕ್ರಬುದ್ಧಿ* (ಹಲಾಯು. ೬೪-೨೩೫); *ಕುಚರಂ ನಿಯತಹಾರಿಕಂ 
ವಿಳಾಸಿಯೆನೆ ವಕ್ರಿಯೆನಿಸಿಕ್ಕುಂ ೨ (ಮಂಗರಾ. ೭೨-೨೩). [ಸಂ] 

120 


ಕದನ್ನ. 


ಕುಚರಬುದ್ಧಿ 


ಕುಚರಬುದ್ಧಿ (ನಾ). ದುಷ್ಪ ಬುದ್ಧಿ; ಕೆಟ್ಟಿ ವಿಚಾರ: ಕುಚ್ಚಿ 

ಮಂಥರೆ ಬರಿಯ ಹುಲುನೆವಂ ಮೂಡುವುದೆ ಲೋಕ ಲಾವಣ್ಯ ನಿಧಿ ಮಾತೆ 

ಕೈಕೆಯ ಮನದಿ ಕುಚರಬುದ್ಧಿಯ ಕುರೂಸಂ ( ಶ್ರೀರಾಮಾ. ೧೭೧-೫೨೧). 
[ಕುಡರ * ಬುದ್ಧಿ] | 


೧೯೦೦ 


ಕುಚಲೆ (ನಾ). ಕೆಟ್ಟ ನಡತೆಯವಳು : ಪ್ರತಿದಿನವು ಕುಚಲೆಯಾಗಿರೆ| $ 


ಸಿತಿಯೊಳಗೆ ಅವಳಿರುತಿಹಳು ಬಂದಾ ಪತಿಯ ಮೇಲೆಯು ಬೀಳಲೊಲ್ಲಳು 
ಯೇನ ಮಾಡಿದರೆ (ಕಕ್ಕೋಕ. ೭-೭೪). (ಸಂ. ಕುಚಲಾ] 
ಕುಚಾಂತರ (ನಾ). ಮೊಲೆಗಳ ನಡುವಿನ ಅಂತರ್ಯ ಸ್ಥಳ: ಕುಚಾಂ 
ತರದೊಳ್‌ ಕೊಳಗೊಂಡು ಮೋಹವಲ್ಲಿಗೆ ಬಿದಿ ತಿರ್ದಿ ಸುತ್ತಿಸಿದ ನೀರ್ಗೆಣೆ 
ಯಾದುದು ಬಾಪ್ಟ ನೋಪಳಾ(ಶಾಂತಕಿಪು. ೮-೯೨). [ಕುಚ 4 ಅಂತರ] 
ಕುಚಾಗ್ರೆ (ನಾ). - ಕುಚಚೂಚುಕ: ಕರ್ಪು ಕುಚಾಗ್ರದೊಳ್‌ ಮನಂ 
ಗೊಳಿಸದೆ (ಅಜಿಪು. ೩-೧೭). [ಕುಚ ಅಗ್ರ] 
ಕುಚಾನನ (ನಾ). - ಕುಚಚೂಚುಕ : ಪೀನ ಕುಚಾನನದೊಳ್‌ ಕರ್ಪು 
ಆನನದೊಳ ಬೆಳ್ಬು ತೋಟಕೆ (ಪಂರಾಮಾ. ೨-೩೩). [ಕುಡ ಆನನ] 
ಕುಚಾಯಿ, "ಕುಜಾಯ' ನೋ. 
ಕುಚಾಯ್ಕಿ (ನಾ). ತುರಾಯಿ: ನಂಜನಗೂಡ ನಂಜಯ್ಯ ನಿಗೀಗ 
ಮಗ್ಗಿನ ಕುಚಾಯಿ ಕಟ್ಟಿತೀನಿ ತಯ್ಯ (ಹಳ್ಳಿಯ. ೧೭೫). ([?) 
ಕುಚಾಳಿ (ನಾ). ೧. ಕೆಟ್ಟ ನಡತೆ; ಕೆಟ್ಟಿ ಚಾಳಿ; ಹೀನಾಚಾರ : 
ಖುದ್ರಗೇಡಿಯೇ ನನ್ನೊಡನೆ ಇಂಥ ಕುಚಾಳಿಯನ್ನು ಮಾಡಿದಿಯಾ? 
(ಸವಶೀ. ೧೩೬). ೨. ಕೆಟ್ಟಿಸ್ಟಭಾವದ ವ್ಯಕ್ತಿ: (8). ೩. ನಿಂದೆ; 
ಕುಚೇಷ್ಟೆ: (8). [+ ಮರಾ, ಕುಚಾಳೀ) 
ಕುಚಿತ (ಗು). ೧. ಸಂಕುಚಿತವಾದ. ೨. ಅಲ್ಪ; ಕ್ಷುದ್ರ: ನೆಗಟ್ಲ 
ನಮ್ಮಾಯೆಡವರಿದೇವಂಗೆ ಕುಚಿತ ಮನ್ನೆಯರ್‌ ದೊರೆಯೆ (ಎಕ. ೪11, 
ಚೆನ್ನಗಿ. ೩೮-೧೭; 11497); ಮಾದೇವ ಸ್ವರೂಪಂಗೆ ಕುಚಿತಕೊಜತೆಯ 
ಕುಂದು ನಿಂಡೆವೊಜಸಿಸಲ್ಯೆ ಜನನವೈ ಕಾರನಂ ತೊಡರ್ಚಿದ ತೊಡಕಿದೇ 
ನೆಂಬ (ಸಿಂಗಿರಾ. ೪-೪೯) ; ಕುಚಿತ ಖಚರನ ನೆವದಿ ಯಾದವನಿಚಯ 
ದೊಡನೈತಂದು (ಕೋಗಯ. ೧೬-೨೮). (ನಾ). ೩. ಅಲ್ಪನಾದವನು; 
ಅಧಮ: ಎಣಿಕೆಯ ತನುಗುಣನಿಡಿದಾಡುವವನಲ್ಲ ಕ್ಷಣಿಕರ ಕುಚಿತರ 
ನೆರವಿಗೆ ನಾಚುವ (ಶಿವಗೀ. ೬೩೬) ; ಪಾಪಕೆಡೆಯಾಡದಿರು ಕುಚಿತ 
[ಪಾಕಾಂ. ಜನ] ರೊಡನಾಡದಿರು (ಗುರುಚಾ. ೧೬-೪೮) ; ಧರ್ಮದ್ವೇಷಿಗಳು 
ಘಾತಕರು ಕುಚಿತರು (ಆನಂರಾ, ೧-೫-೯), [1] 
ಕುಚಿತಬುದ್ಧಿ (ನಾ). ಕೆಟ್ಟ ಯೋಚನೆ; ಕೀಳು ಮನಸ್ಸು: 
ಕುಂಬಿನೀಶನೆ ಕೇಳು ಕುಚಿತಬುದ್ಧಿಯ ಬಿಟ್ಟು (ಪ್ರೌಢ ರಾ. ೧೮-೧೭); 
ಕುಚಿತಬುದ್ಧಿಯ ತನ್ನ ಮನಜೊಳು ಮಡಗಡೆ ನಟಿಸಿದೆ ಖಕರಾಯ 
ನೊಡನೆ (ನೋಹತ. ೩೩-೧೩). [ಕುಚಿತ*- ಬುದ್ಧಿ) 
ಕುಚಿತಮಾರ್ಗ (ನಾ). ಕೆಟ್ಟ ಹಾದಿ; ಹೀನಮಾರ್ಗ: ಹಲವು 
ದೈನಂಗಳ ಹಲುಬಿ ಹಂಬಲಿಸುತ್ತ ಕುಲಗೆಟ್ಟು ಕುಚಿತ ಮಾರ್ಗದೊಳ್‌ 
ತಲೆಬಾಲಗೆಟ್ಟು ತಲ್ಲಣಿಸಿ (ಶತಸಾಂ. ೧೧-೬೦). [ಕುಚಿತ* ಮಾರ್ಗ) 
ಕುಚಿತ್ತ (ನಾ). ೧. ಕೆಟ್ಟ ಯೋಚನೆ; ದುಷ್ಟ ಮನಸ್ಸು. ೨. ಕೆಟ್ಟ 
ಯೋಚನೆಗಳುಳ್ಳವನು; ದುಷ್ಟಮನುಷ್ಯ : ನೀವೊಡೆಯ ನಾನಾಳು 
ಶುಚಿದನುಭಾವಿ ನೀವು ಕುಚಿತ್ತನಾಂ (ಬಸಪು. ೨೨-೬೧). ೩. ಬುದ್ದಿ 
ಗೇಡಿ ; ಮಂದಮತಿ: ಜಗದಲ್ಲಿ ಕನಸಿನಲ್ಲಿ ತಾ ಸತ್ತೆನೆಂದು ಎಚ್ಚತ್ತು 
ಅಳುವ ಕುಚಿತ್ತನಂತೆ (ಮೋಳಿಮಾ. ೨೫-೫೦). [ಸಂ.] 
ಕುಚಿತ್ತಾಚಾರ (ನಾ). ಕೆಟ್ಟ ನಡವಳಿಕೆ; ಅನಾಚಾರ: ಲಿಂಗ 
ಮುಟ್ಟದ. ಬಳಿಕ ಕುಚಿತ್ತಾಚಾರವಾಗದು ಕೂಡಲಸಂಗನ ಶರಣರು 
ಅನ್ಯ ವನಜಕಿಯರಾಗಿ (ಬಸವ. ೧೩೭). [ಕುಚಿತ್ರ + ಆಚಾರ) 


[SY 


20 


25 


35 


40 


45 


ಕುಚ್ಚಕ್ಕ 


ಕುಚುಕುಚು, ಕುಜುಬುಜು, ಕುಸಕುಸ, ಕುಸುಕುಸು (ನಾ). 
೧. ಇನ್ನೊಬ್ಬರಿಗೆ ಕೇಳದಂತೆ ತಮ್ಮತಮ್ಮಲ್ಲಿ ಮಾತಾಡುವುದರ 
ಅನುಕರಣ ಶಬ್ದ; ಅಸ್ಪಷ್ಟವಾದ ಮಾತು; ಪಿಸುದನಿ: ಜನರು 
ಅಲ್ಲಲ್ಲಿ ನಿಂತುಕೊಂಡು ಕುಚುಕುಚು ಮಾತಾಡುತ್ತಿದ್ದರು (ಕೂಢಿ), 
ಕುಜುಬುಜು: ೧. ಆಕೆಯ ಸುತ್ತು ಹೆಣ್ಣುಮಕ್ಕಳು ಕುಜುಬುಜು 
ಮಾಡುತ್ತ ನಿಂತುಕೊಂಡರು (ಗ ೨ ಮಾಯಿ. ೧೩೬). ೨. (ಆಲಂ) 
ಆರೋಪಣೆ; ಅಪವಾದ : ನಿನ್ನ ಬಗ್ಗೆ ಓಣಿಯ ಮಂದಿ ಕುಜುಬುಜು 
ಮಾಡುತಾರೆ ಗಿರಿಜಕ್ಕಾ (ಪಾತರ. ೧೬೩). *ಕುಸಕುಸ. ೧: (೪). 
ಕುಸುಕುಸು. ೧: (೫). 
ಕುಚುಕುಚುಮಾಡು ಜ ಬಾಯಲ್ಲಿ ನೀರು ಮೊದಲಾದುವನ್ನು 
ಇಟ್ಟುಕೊಂಡು ಶಬ್ದಮಾಡು : ಹಿತ್ತಾಳೆಯ ತಂಬಿಗೆಯಿಂದ ಬಾಯಲ್ಲಿ 
ನೀರು ತೆಗೆದುಕೊಂಡು ಕುಚುಕುಚುಮಾಡಿ ಮುಕ್ಕಳಿಸಿ... ಹೊರಗೆ 
ತೂರಿದ (ಮೂರುದಾ. ೧೯೦). "ಗುಜುಗುಜು? ಪರಾ. 
(ದೇ॥ ತೆಮಿ. ಮಲ. ತುಳು. ಕುಜುಕುಜು) 
ಕುಚೇಲ (ನಾ). ೧. ಹರಿದು ಚಿಂದಿಯಾದ ಬಟ್ಟಿ. ೨. ಚಿಂದಿಬಟ್ಟಿ 
ಯನ್ನು ಧರಿಸಿದವನು. &. ಕೃಷ್ಣನ ಬಾಲ್ಯಮಿತ್ರನಾಗಿದ್ದ ಒಬ್ಬ 
ಬ್ರಾಹ್ಮಣನ ಹೆಸರು: ಪಿರಿದು ಕುಚೆ «ಲನ ತೆಜನಂತೆ ಅವಲಕ್ಕಿ 
ಕೊಡಲಿಲ್ಲ (ಪುರಂದ. ೧-೪೧-೬). (ಸೆಂ. 
ಕುಚೇಷ್ಟಕ (ನಾ). ಕೆಟ್ಟಕೆಲಸ ಮಾಡುವವನು ; ದುಷ್ಟಕಾರ್ಯ 
ಮಾಡುವವನು: ಬಾಯ್ಬಡಿಕನ ಕುಚೇಷ್ಟಕನ ಕಾಮುಕನ ಹಿಂಸಕನ 
ಡಾಂಭಿಕನ (ಜೈಮಿಭಾ. ೫-೬೯). [ಸಂ.1 
ಕುಚೇಷ್ಟೆ (ನಾ). ೧. ಕುತಂತ್ರ; ದುಷ್ಟಯೋಜನೆ : ಕುಚೇಷ್ಟೆ ಯಿಲ್ಲದೆ 
ಪ್ರತಿಷ್ಠೆ ಬಾರದು (ಗಾದೆ). ೨. ಕುಚೋದ್ಯ ; ಅಪಹಾಸ್ಯ ; ಕಿಡುಗೇಡಿ 
ತನ: ದುರ್ಮತಿಗಳಿವದಿರ ಕುಚೇಷ್ಟೈಯನೆಮ್ಮನೀಕ್ಷಿಸಿ ಮಜಕದು ಕಳೆ 
(ಕುವ್ಕಾಸ. ೧೫-೪೮) ; ಪದುಮಾವತಿ ಮಾಳ್ಪ ಕುಚೇಷ್ಟೆ ಗಂಗಮಂ ತೆತ್ತು 
(ಕಜಕಿಕಂ. ೮೨); ಇದನ್ನು ಕುಚೇಷ್ಟೆ ಮಾಡಲು ಬರೆದಿದ್ದಾನೆ 
(ರಂಗಕೋ. ೧೭೬). [ಸೆಂ. ಕುಚೇಷ್ಟೂ) 
ಕುಚೋದ್ಯ (ನಾ). ೧. ಕುಚೀಷ್ಟೆ; ಅಪಹಾಸ್ಯ; ಗೇಲಿ: ಸಿಪಾಯಿಗಳು 
ಕಾಸಕ್‌ ಸ್ತ್ರೀಯರನ್ನು ಕುಚೋದ್ಯಮಾಡಿ ಹಾಸ್ಮ ಮಾಡುತ್ತಿದ್ದರು 
(ಮಲೆನಾ. ೫೪) ; ಪೂಜಾರಿ ಈಗ ಬಂದಿದ್ದರೆ... ಕುಚೋದ್ಯ ಮಾಡ 
ಬಹುದಾಗಿತ್ತು (ಬಾಣಆ. ೯೨) ; ಕಣ್ಣಲ್ಲಿ ಕುಚೋದ್ಯ ತೇಲಿ ಬಿಟ್ಟಳು 
(ಹೊಸಕ್ತಿ. ೫೫). ೨. ಕಿಡುಗೇಡಿತನ; ಕಿಲಾಡಿತನ: ಕುಟೋದ್ಮದ 
ಅರಸನಿಗೆ ಕುಲಗೇಡಿ ಪ್ರಧಾನಿ (ಗಾದೆ). ೩. ಚಾಡಿ ಹೇಳುವಿಕೆ. 
೪. ದೂಸಿಸುಪಿತೆ. ೫. ಕೆಟ್ಟ ಯೋಚನೆ. ೬. ಅಸಂಗತವಾದ 
ಹೇಳಿಕೆ. [ಸಂ.] 
ಕುಚೋದ್ಯಗಾರ (ನಾ). ಕುಚೋದ್ಯ ಮಾಡುವವನು ; ಕಿಲಾಡಿ: 
ನಾಟಕಮಂಡಳಿಯೆಂದರೆ ಕುಚೋದ್ಯಗಾರರೆ ಗುಂಪೆಂದು ಎಲ್ಲ ಕಡೆಗೂ 
ಪ್ರಚಾರವಾಗಿದೆ (ಬೆಟ್ಟೆಹೊ. ೩೦); ಆ ಊರಿನ ಜನಗಳಲ್ಲಿ ಒಬ್ಬ 
ಕುಚೋದ್ಯಗಾರನು ಉಪದೇಶಿಯ ಬಳಿಗೆ ಬಂದು (ಕಥಾಮಂ. 1%, ಜ). 
[ಕುಚೋದ್ಯ *--ಗಾರೈ (ಆ -ಕಾಜ)) 
ಕುಚ್ಚ, (ನಾ). ಪೂರ್ತಿ ಕುರುಡ; ಅಂಧಕ : “ಕಡುಗುರುಡ” 
(ಚತುನಿ. ಕಿ. 1, ೮೪). [?) 
ಕುಚ್ಚ "ಕುಚ್ಚು' ನೋ. 
ಕುಚ್ಚಕ್ಳಿ (ನಾ). - ಕುದುಪಲಕ್ಕಿ: ದಿನ್ನ ಐದ್ರಕ್ಕಾ ಸೇರು ಕುಚ್ಚಕ್ಕಿ 
ಬೇಕು ನಿದುಡಿಬ್ಮ್ಯಾಡ್ಜು, ನಿನ್ಹಿಡ್ಡಿ ದುಡಿಬ್ಮಾಡ್ಡು, ಇನ್ಯಾರು ದುಡಿಯೋರು 
(ಪಂಜಪ, ೧೨). [ಕುಚ್ಚು (ಆ ಕುದಿಯಿಸು) + ಅಕ್ಕಿ] 


ಕುಚಣಿಕೆ 
ಒ 


ಕುಚ್ಚಣಿಕೆ (ನಾ). (ಕರಾ). ಅಣಕ; ನಿಂದೆ; ದೂಷಣೆ; 
ಹೀಯಾಳಿಕೆ; ತಿರಸ್ಕಾರ: ಹಿರಿಯಡ್ಯಕ್ಕೆ ಹೋದರೆ ಆ ಕಾವೇರಿ ಪುನಃ 
ಶೀಂತ್ರಿ ಕುಚ್ಚಣಿಕೆ ತೆಗೆದಾಳು (ಹೊಸತ್ತಿ. ೫೯). 

[ಕುಚ್ಚಣೆ + -ಇಕೆ. / ತುಳು. ಕುಚ್ಚಣಿಗೆ] 

ಕುಚ್ಚಣಿಸು (ಕ್ರಿ). (ಕರಾ) ತಿರಸ್ಕರಿಸು; ನಿಂದಿಸು: ತಂದೆಯನ್ನು 

ಆತನಲ್ಲಿರುವ ಮತ್ಸರದಿಂದ ಕುಚ್ಚಣಿಸುತ್ತಿದ್ದನು (ಯಮದೂ. ೮೩). 
[ಕುಚ್ಚಣೆ + -ಇಸ್ಕು] 

ಕುಚ್ಚೆಣೆ (ನಾ). (ಕರಾ) ತಿರಸ್ಕಾರ; ನಿಂದೆ: ಜೈಲನ್ನು ಸೇರಿ ವಾಸಿಸು 
ಪುದು ಆತ್ತೇಮನೆಯ ಕುಚ್ಚಣೆ ಕೇಳಿ ಬದುಕುವುದೂ ಒಂದೇ ಎನ್ನುತ್ತಾ 
ರಷ್ಟೆ (ಯಮದೂ. ೨೮). [ಆ ಸೆಂ. ಕುತ್ಸನ) 

ಕುಟ್ಟಿ (ನಾ). (ಕರಾ) ಗಿಡ್ಡ; ಮೋಟ. ([- ತುಳು. ಕುಚ್ಚಿ] 

ಕುಚ್ಚೆತ, ಕುಚ್ಛಿತ (ಗು). ೧. ಕುಕ್ಸಿಶ; ಕೀಳಾದ; ಕೆಟ್ಟ: ಕುಚ್ಚಿತ 
ರಾ ಬೆಚ್ಚಿಸುವೊಡೆ pH ೨೪). "ಕುಚ್ಚಿತದೈವ' 
ಸರಾ. (ನಾ). ೨. ಹೀನವಾದುದು; ಕೀಳಾದುದು ಮಚ್ಚರಂ 
ಗಳು ಕುಚ್ಚಿತಂಗಳು ಮುಚ್ಚುಮಣಕಿಗಳ ಕೆಚ್ಚುಗಳು (ಬಸಪು. ೪೦-೬೧); 
ಕುಟಲ ಕುಚ್ಚಿತ ಧೂರ್ತ ದುರ್ಜನವಟಿಮಟಗತನ ಕಪಟ ಕಳವಳ 
(ಪ್ರಭುಲೀ. ೭-೫೪); ಕುಚ್ಚಿತದೆ ಗರುಡ ಮಧುಕೈಟಿಭಾದ್ಯರ ಗೆಲ್ಲ 
ತೆಜನಲ್ಲಂ (ಚೆಬಪು. ೨೫-೩೬); ಕುಚ್ಚಿತದ ವ್ಯಾಧಿಯೊಳ್‌' ಸತ್ತ ಕಜುವಂ 
ಕಂಡು (ಪ್ರಭುಪು. ೭-೬೨); ಕುಚ್ಚಿತ ಪ್ರವರ್ತಿಸೆ ಕೆಚ್ಚೆದೆ ಯಮಭಟರು 
ಚಿಚ್ಚೆ ಬಟ್ಟಿಯಮಾಡಿ ಬಿಚ್ಚಿ ಭಂಗಬಡಿಪರು (ವಿಸಾಸು. ೨೧-೧). 
೩. ಅಲ್ಪನಾದವನು; ಅಧಮ; ನೀಚ; ದುಷ್ಟ: ಕ್ರೂರರು 
ಕುಟಿಲಕುಚ್ಛಿತ[ಪಾಕಾಂ. ಚಿತ್ತ]ರು (ಭೈರವೇ. ೧-೬೧); ಪಚ್ಚಿಯ ವರ್ಣನೆ 
ಕುಚ್ಚಿತ ನಾಶನೆ ಸಚ್ಚಿದಾನಂದ ಸ್ವರೂಪ (ಜಿನರಾ. ೧೦-೬೭) ; ಕುಚ್ಚಿತ 
ಕೊಡನಾಡಿ ಗುಣವನರಸಿದರುಂಟೀ (ನೀತಿಸಾ. ೫೩೦). ಕುಚ್ಬೈತ; 
೧. ಕುಚ್ಛಿತ ಗುಣವನೆಲ್ಲವ ಜಜಕಿಯಬೇಕು (ಶಿವಗೀ. ೯೨೫). ಕಿ. ಇಚ್ಚೆಯ 
ನುಡಿದು ಕುಚ್ಛಿತನಾಗಿ ಬರಿ ವಿರಕ್ಷನಂತೆ ಹೊಟ್ಟಿಯ ಕೊರೆದು... ಕಾಳು 


ಮೂಳರಿಗೆಲ್ಲಿಯದೋ ವಿರಕ್ತಿ (ಘನವ. ೭೨-೬೧); ಕುಚ್ಛಿತನ 
ಸೊಲ್ಲು ಕರ್ಣಕೆ ಬೀಳವಾಯಿತೆ (ವಿದಾಕೃ. ೯೨-೮). 
[ಆ ಸಂ. ಕುತ್ಸಿತ) 
ಕುಚ್ಚಿತದೈವ (ನಾ). ಹೀನದೈವ; ಕ್ಷುದ್ರದೇವತೆ: ಕರ್ತಾರನ 


ಪೂಜಿ ಸಿ ಕು[ಚ್ಚಿ]ತ [ಪಾಠಾ ಂ. ಚಿತ, ಚಿತ್ತ) ದೈವಕ್ಕೆ ಆಗುವರು 
(ಬಸವ. ೬೧೬). [ಕುಚ್ಚಿತ + ದೈವ] 

ಕುಚ್ಚಿತಬುದ್ಧಿ (ನಾ). ಕೆಟ್ಟ ಬುದ್ಧಿ ;- ದುಷ್ಟಯೋಚನೆ; ಕೀಳು 
ಮನಸ್ಸು: ಅವನೊಳಂತಪ್ಪ ಕುಚ್ಚಿತಬುದ್ಧಿ ಯೆದೆಯೊಳೆಳ್ಳೆ ನಿತಿಲ್ಲವು 
(ಕುರಾಸಾಂ. ೪೦-೫೫), [ಕುಚ್ಚಿತ * ಬುದ್ಧಿ) 


ಕುಚು , "ಕುದಿಯಿಸು? ನೋ. 
ಕುಚ್ಚು (ಕ್ರಿ). ಕುಕ್ಕು; ಚುಚ್ಚು; ಹೊಯ್ಯು: ಮುಂಗೈಮೇಲೆ 
ಹಚ್ಚೆ ಕುಚ್ಚಿದ್ದ ಜೋಗಿಜಡೆಯ ಕರ್ನೀಲಿಬಣ್ಣವು. .. ಅವಳ ಮೈಬಣ್ಣ 


ವನ್ನು ಮನೋಹರವಾಗಿ ಎತ್ತಿ ತೋರಿಸುತ್ತಿತ್ತು (ಮಲೆಮ, 6೧೮). [1] 
ಕುಚ್ಚು, ಕುಚ್ಚ್ಯ (ನಾ). ಒಂದು ಜಾತಿಯ ಮಾನು: ಕೋಟಿನ 
ಸೀಗುಡಿ ಗೆಂಡೆ ಕುಚ್ಚು ಹಣ್ಣಲು ಬಸಿಗೆ ಗಿಜಕಿಲು ಬಂಗಡೆ... ಆನೆ 
ಮೊಗನೆಂಬ ಪರಿಪರಿಯ ಮಾನ್ಗಳಂ ಗುದಿಗೆಯ್ದರು (ಹಚಕಾ. ೫-೪೫). 
ಕುಚ್ಚ್ಯ: ಗೆಟ್‌ಿಮಾನ್‌ ಸೀಗುಡಿ ಗೆಂಡೆಮಾನ್‌' ಪವಳವಾಯಂ ಬಾಳೆ 
ಮಾನ್‌" ಪಾವುವಾನ್‌ ಕಿಜುಖಾನ್‌ ಕೆಂಗಣಿಯಬ್ಬಿ ಕುಚ್ಚ ಲತಿಗಂ 
ವರಹಸ್ತದೊಳು ಕುಚ್ಚಮಂ ಪಿಡಿದು ನಡಿಯೆ 
[2.1 ಕುಳಿ. ಕುಜ್ಮಿ] 


(ರಾಜಶೇ. ೪-೧೧೫); 


(ನವಮೋ. ೧೭-೫೭). 


೧೯೦೧ 


5 


35 


43 


ಕುಜನೋಪದ್ರ 


ಕುಚು, (ನಾ). ೧. ಗೊಂಚಲು, ಗುಚ್ಛ; ಗೊಂಡೆ: ಪೊಸಮುತ್ತು 
ವಣಿಗಳ ಕುಚ್ಚುಗಳಿಂದ (ಉದ್ಭಟ, ೮-೫) ; ಹತ್ತಿದರೊರ್ವರೊಂದೊಂದು 
ಪಲ್ಲಕಿಯ ಮುತ್ತಿನ ಕುಚ್ಚುಗಳ್‌ ಮೆಆಕಯೆ (ಮೋಹತ. ೨೪.೫); ನೀಲದ 

ರ ಮಾಣಿಕದ ಕುಚ್ಚು (ಕಂನವಿ. ೬-೬೮) ; ಎಷ್ಟು ಕ:ಚ್ಚು ಹೂವು 
ಕೊಡಲಿ ತಾಯಿ (ನಡೆದಾ. 11, ೯೩೨). ೨, ಜಡೆಯ ಕೊನೆಯಲ್ಲಿ 
ಕಟ್ಟುವ ಒಂದು ಆಭರಣ; ಗೊಂಡೆ: ಅನಳು ತನ್ನ ಜಡೆಗೆ ಬಿಲ್ಲೆ 
ಹಾಗು ಕುಚ್ಚು ಹಾಕಿ ಸಿಂಗರಿಸಿಕೊಂಡಿದ್ದಳು (ರೂಢಿ). 
[ದೇ. | ತಮಿ. ಮಲ. ಕುಚ್ಚು ; ತೆಲು. ಕುಚ್ಚು. / ಸಂ. ಗುಚ] 

ಕುಚ್ಚುಗಟ್ಟು (ಕ್ರಿ). ಗುಚ್ಛವಾಗಿ ಕಟ್ಟು; ಗೊಂಚಲುಮಾಡು: ಈ 
ಕೋಟಲೆಗಳನ್ನೆಲ್ಲ ಒಟ್ಟಿಗೆ ಪೋಣಿಸಿ ವಿಧಾಯಕನೆಂಬ ಹೆಮ್ಮೆಯ 
ಹೆಸರನ್ನು ಅದಕ್ಕೆ ಕುಚ್ಚುಗಟ್ಟಿ, ಈ ಮುಳ್ಳಿನ ಮಾಲೆಯನ್ನು ಒಬ್ಬಾತನ 
ಕೊರಳಿಗೆ ಹಾಕಿಬಿಟ್ಟಿರು (ಕನ್ನನು. 1, ೩೦೩). [ಕುಚ್ಚು ಕಟ್ಟು] 

ಕುಚ್ಚುಮಟ್ಟಿ (ನಾ). ೧. ಸುಣ್ಣ, ಬಣ್ಣ ಬಳಿಯುವುದಕ್ಕೆ 
ಉಪಯೋಗಿಸುವ ಒರಟಾದ ಕುಂಚ: ಗಾರೆಯವನು ಕುಚ್ಚುಮಟ್ಟಿ 
ಯನ್ನೇ ಮರೆತು ಬಂದಿದ್ದನು (ಕೂಢಿ). ೨. ಬಿರುಸಾದ ಕೂದಲು 
ಗಳಿಂದ ಮಾಡಿದ ಕುಂಚ: ಕಾರ ಮಾಡಿಕೊಳ್ಳುವುದಕ್ಕೆ ಉಪಯೋಗಿ 
ಸುತ್ತಿದ್ದ ಕುದುರೆಯ ಜವಿಯ ಕುಡ್ಚುಮಟ್ಟಿ (ಬಾ 1, ೨೨೩). 

[ಕುಚ್ಚು * ಮಟ್ಟಿ 1) 

ಕುಚ್ಛಿ ತೆ "ಕುಚ್ಚಿ ತ' ನೋ. 

ಕುಜ (ಗು). ೧. ಭೂಮಿಯಲ್ಲಿ ಹುಟ್ಟಿದ. (ನಾ). ೨. ಗಿಡು; 
ಮರ: *ಕುಟಮೆನಲು ಕುಜಮೆನಲು ವ್ಯ ಕ್ಷಕ್ಕೆನಾಮಂ (ಮಂಗರಾ, 
೩೧-೧) ; ಕುಜಂಗಳಂ ಪಡಲ್ವಡಿಸಿ ಭಯಂಬೆರಸೊಳಜಕ ನೆಗೆದುದಾ ಚನ 
ಕರಿ ಶರಭ ಕಿಶೋರ ಕಂಠಗರ್ಜನೆ ಬನದೊಳ್‌ (ಸಂಪಭಾ. ೫-೯೧); 
ಬಾಳೆ ಚಂದನ ಕುಜದಂತೆ ಕೃಷ್ಣನೆಸೆದಿರ್ದೊಡಂ (ಜಗವಿ. ೩-೯೧). 
೩. ಮಂಗಳಗ್ರಹ; ಅಂಗಾರಕ: ವರ ವೃಷಭನಂತೆ ಶೃಂಗಾಂಕಿತಂ 
ಪರೆಮ ಮಂಗಳನಂತೆ ಕುಜನಾಮದಿಂ. .. ಒಪ್ಪುನೆತ್ತೊಂದು 
ವಟಿವೃಕ್ಷವು (ನವಮೋ. ೮-೩೮) ; ಕುಜಗ್ರಹ ಕೆಂಪಾಗಿರುವ ನಕ್ಷತ್ರದಂತೆ 
ಕಾಣುತ್ತದೆ (ಅಕಾಶ. ೧೯). ೪. ಕೀಳುಜಾತಿಯಲ್ಲಿ ಹುಟ್ಟಿದವನು; 
ಬೇಡ; ಕಿರಾತ, ೫. ನಿನ್ಮುರದ ಮಾತು; ಒರಟುಮಾತು; ಕೆಟ್ಟ 
ಮನಸ್ಸು: (8); *ಗಾಢೋಕ್ತಿ ಕುಜಾತ ಮಂಗಳ ಪುಳಿಂದರುಮಿಂತು 
ಕುಜಾಖ್ಮೆ? (ನಾನಾರ. ೨೧) ; “ನಿಷ್ಟುರ ತರು ಕುಜ ಶಬರಾರ್ಧಾಷ್ಟಮಿ 
ಕುಜ ಶಬ್ದಂ? (ನಾನಾಕಂ. ೫೬). [ಸಂ.] 

ಕುಜನ (ನಾ). ಕೆಟ್ಟಮನುಷ್ಯ; ದುಷ್ಟ: ಅಂತಃಕರಣದಲ್ಲಿ ಕತ್ತರಿಸಿ 
ಕೊಂಡಿಹ ಕುಜನರಂದದಲಿ (ಕುವ್ಯಾಅ. ೨೩-೧೫) ; ನಲಿಯರು ಕುಜನರು 
ರಸಿಕರು ನಲಿವಂತೆ ಕವಿಯ ಸುಭಾಷಿತ ಕೇಳಿ (ಇಂಚಾಸ. ೬೬-೧೭). 

[Ao] 

ಕುಜನತೆ (ನಾ). ಕೆಟ್ಟತನ; ದುಷ್ಟತನ: ಅಜನಜಡನೆಂದು ನುಡಿವುದು 
ಕುಜನತೆ ಜಡಜಾತಜಾತನೆಂತಜಡನವಂ .. . ಫಲನಂ ಖಲನಂ 
(ಶಬಶಂ. ೧-೧೭). (ಸಂ. ಕುಜನತಾ] 

ಕುಜನಾರಿಷ್ಟ (ನಾ). ದುಷ್ಟರಿಗೆ ಕೇಡನ್ನುಂಟುಮಾಡುವವನು : 
ದಿನನಾಥಂ ಸುರಪನ ದೆಸೆಯಲ್ಲೆಸೆದಂ ವರ ತಿಮಿರಾಳಿಯನೋಡಿಪ 
ಕುಜನಾರಿಷ್ವಂ (ಹಮಾರ. ೩-೨೫). [ಕುಜನ + ಅರಿಷ್ಟ) 

ಕುಜನೋಪದ್ರ (ನಾ). ೧. ಭೂಮಿಯ ಜನರಿಗೆ ಶುಭವನ್ನುಂಟು 
ಮಾಡುವವನು : ಜನಿಸಿದನು ವೈರಿಗಿರಿವಜ್ರದಂಡನು . . . ಕುಜನೋ 
ಸದ್ರನು(ನವನೋ. ೩-೧೧). ೨. ದುಷ್ಟರಿಗೆ ತೊಂದರೆ ಕೊಡುವವನು, 

[ಕುಜನ 4 ಉಪದ್ರ] 


ಕುಜನ್ಮಕ 


ಕುಜನ್ಮಕ (ಗು). ೧. ಭೂಮಿಯಲ್ಲಿ ಹುಟ್ಟಿದ. ೨. ಹೀನಕುಲದಲ್ಲಿ 
ಹುಟ್ಟಿದ. ೧, ೨: ನಿಪರೀತನಲ್ಲದ ಕುಜನ್ಮಕನಲ್ಲದ ಕಲ್ಪಪ್ರಿಕ್ಷನೆಂಬುದು 
ಧರೆ ದುವ್ಮುನ ನಾಗಡೇವನಂ (ಎಕ. ೪, ಅರಸೀ. ೩೮-೩೦ ; 1171). 

[ಸೆಂ.] 

ಕುಜರಾಜೆ (ನಾ). ಮರಗಳ ಗುಂಪು: ಜಾನಕಿಯಿರ್ದಶೋಕೆಯ 
ಸಮಾಪದೊಳಿರ್ದ .. . ಕುಜರಾಜಿಯನೋವದೆ ಕಿಲ್ರನಿಲ್ಲ 
(ಪಂರಾಮಾ. ೧೧-೧೨೮), [ಕುಜ * ರಾಜಿ] 

ಕುಜವಾರ (ನಾ). ಮಂಗಳವಾರ. [ಕುಜ * ವಾರ] 

ಕುಜಾಗ್ರ (ನಾ). ಮರದ ತುದಿ: ದ್ವಿಜನಂದು ಮುನಿದೀಕ್ಷಿಸಿದೊಡಾ 
ಸತಿಯೆಂದಳೆಲೆ ಮರುಳೆ ಕುಜಾಗ್ರೆದ ವಿಹಗನಲ್ಲೆಂದು (ಕುವ್ಕಾಅ. ೧೫-೪). 

[ಕುಜ * ಅಗ್ರ) 

ಕುಜಾತ (ನಾ). ೧, ಭೂಮಿಯಿಂದ ಹುಟ್ಟಿದುದು : ಕುಜಾತಂ 
ಧೂಳಿಜಾಳಂ ದಿಗಂಬರ ಸಾಂಗತ್ಯಮನುಪ್ಪುಕೆಯ್ನು ಬಟೀ್‌ಕಂ ಸದ್ವರ್ತ 
ನಂಬೆತ್ತುದು (ಪುಷ್ಪಪು. ೫-೪೨). ೨. ಮರ; ವೃಕ್ಷ: ವಸಂತಮನಾಂತ 
ಕುಜಾತಪಲ್ಲನ ಪ್ರಸರದಿಂ (ಕಾದಂಪೂ. ೭೧೯); ವಿನಮಿತ ಚೂತ 
ಕುಜಾತಸಮಾಜ೦ (ಸುಕುಮಾ. ೧೦-೫೫ರ). ೩. ಅಂಗಾರಕ; 
ಮಂಗಳ ಗ್ರಹ. ೪. ಒಂದು ಜಾತಿಯ ಮರ; ಸ್ಕಂದನ ವೃಕ್ಷ: (ಕಿ). 

[ಸಂ.1 

ಕುಜಾತಜಟೆ (ನಾ). ಮರದ ಬೀಳಿಲು: *ಕುಭೃತ್‌ ಕುಜಾತಜಟಿ 
ಮೂಲಂ ಚೇಲಪೂಗಾಂಬಕಂ ಖ್ಯಾಂ ಸದ್ಗುಣನೇತ್ರನುಕ್ಕು? 
(ನಾನಾರ. ೬೭). [ಕುಜಾತ + ಜಟಿ] 

ಕುಜಾತವಿವರ (ನಾ). ೧. ಮರದ ಪೊಟರೆ. ೨. ಭೂಮಿಯಲ್ಲಿ 
ವಿಶಾಲವಾದ ವ್ಯಾಪಕವುಳ್ಳದ್ದು ; ಆಲದಮರ: “ಮದನೋಚ್ಛಸ್ಟ 
ಮದಂ ಕುಜಾತವಿನರಂ ನಾದಂ ವಟೂಖ್ಯ್ಮಾನಮುಂ ೫ (ನಾನಾರ. ೯೭). 

[ಕುಜಾತ 4 ವಿವರ] 

ಕುಜಾತಿ (ನಾ). ಕೀಳುಕುಲ; ಹೀನಕುಲ. "ಕುಜಾತಿಸಮೃದ್ಧ' 
ಪರಾ. [ಸಂ.1 

ಕುಜಾತಿಸಮೃದ್ಧ (ಗು). ೧. ಮರಗಳಿಂದ ಹೆಚ್ಚಾಗಿ ತುಂಬಿದ. 
೨. ಹೀನಕುಲದವರಿಂದ ತುಂಬಿದ. ೧, ೨: ಅನನಂ... ಕುಜಾತಿ 
ಸಮೃದ್ಧಮಾಗಿಯುಂ ದ್ವಿಜಾತಿಮನೋಜ್ಞಮುಂ ಪರಿಗತ ಶಬರೋಪ 
ಯುಕ್ತ ಮಾಗಿಯುಮವಿಗ್ರಹಸಮಗ್ರಸ್ಥಳಮುಂ (ರಾಜಶೇ. ೫-೭೪ ವ). 

[ಕುಜಾತಿ * ಸಮೃದ್ಧ] 

ಕುಜಾತೆ (ನಾ). ಭೂಮಿಯಲ್ಲಿ ಹುಟ್ಟಿದವಳು ; ಸೀತೆ: ರತಿಗನು 
ಸಾರಿ ಪಾರ್ವತಿಗೆ ತೋಡು ಕುಜಾತೆಗೆ ಪಾಟಿ ನೋಡರುಂಧತಿಗೆ ವಾಸ 
ವಾಂಗನೆಗೆ ಪಾಸಟ ಚಾಗಲದೇವಿ ಧಾಶ್ರಿಯೊಳ್‌ (ಎಕ. ೪11, ನಗರ. 
೪೭-೧೧೩; 1063). [ಸಂ. ಕುಜಾತಾ] 

ಕುಜಾಯ, ಕುಚಾಯ್ಕಿ, ಕುಜಾಯಿ (ನಾ). ಕೂಜ; ಹೂಜೆ; 
ಕಳಸ: ಹಡಪ ಕನ್ನಡಿಯು ಮುಖಪಾವಡ ಕುಜಾಯಮಂ ಪಿಡಿದು 
(ನವನೋ. ೫-೪೩) ; ಮಿರುಗುವ ಹೊನ್ನ ಕುಜಾಯದೊಳಗೆ ತುಂಬಿ 
(ಜ್ಞಾನಡ. ೩೯-೮೮). ಕುಚಾಯ್ಕಿ : ಪಾತ್ರಾದೀನಾಂ- ಕುಚಾಯಿ 
ಕೊಳಗಪಾತ್ರೆ ಗಳ (ಬಾಹಟೀ. ೨-೬-೨೬ ವ) ; ಪನ್ನೀೀರಿನ ಕುಚಾಯಿಗಳು 
(ಸೌಗಂಧಿ. ೧೯೦-೮). ಕುಜಾಯಿ : ಸವನಿಸಿಹ ಗುಂಡು ಚಂಬುಗಳು 
ಬಿಂದಿಗೆ ತಟ್ಟಿ ಬಟ್ಟಲು ಕುಜಾಯಿಗಳನು (ಕೃಷ್ಣ ಎ. ೨-೪೩). "ಕೂಜ' 
ಪರಾ... [*-ಮರಾ. ಕುಜಾ, ಕುಜ್ಮಾ ; ಪಾರ, ಕುಜಾಹಾ] 

ಕುಜಾಯಿ "ಕುಜಾಯ' ನೋ. 

ಕುಜುಬುಜು "ಕುಚುಕುಚು' ನೋ. 


೧೯೦೨ 


ಕುಟಿಕು 


| ಕುಜೆ (ನಾ). ೧. ಭೂದೇವಿಯ ಮಗಳು ; ಸೀತೆ. ೨. ಕುತ್ಪಿತವಾದೆ 
ಜನ್ಮವುಳ್ಳವಳು; ಕೇಳು ಹೆಂಗಸು; ಹೀನೆ: ಚಸಲೆ ಚಂಚಲೆ 
ಚೌಟುವತಿ ಚಂಡಿ ಛಲವಾದಿ ಕುಪಿತೆ ಕುತ್ತಿತೆ ಕುಹಳೆ ಕುಜೆ ವಡ್ಡೆ ಕುಲ 
ಗೇಡಿ ( ಜೈನಿಭಾ. ೫-೬೧). (ಸಂ. ಕುಜಾ) 

5 | ಕುಜೋತ್ಪತ್ತಿ (ನಾ). ಮರಗಳ ಹುಟ್ಟು, ಬೆಳೆ: ನವರತ್ನೋತ್ಪ 
ತ್ತಿಯಿಂ ಬೆಟ್ಟುಗಳಖಿಳ ಕುಜೋತ್ಪತ್ತಿಯಿಂ ಕಾಡುಗಳ್‌ ... ಸುಖೋ 
ತ್ರತ್ತಿಯಂ ಬೀಜುತಿರ್ಕುಂ (ಪುಸ್ಪಪು. ೯-೧೨). [ಕುಜ 4 ಉತ್ಪತ್ತಿ] 

ಕುಜ್ಜ, ಗುಜ್ಜ (ಗು). ೧. ಬಾಗಿದ; ಕೆಳಗಿಳಿದ. "ಕುಬ್ಬಮುಖ? 
ಪರಾ. (ನಾ). ೨. ಕುಳ್ಳ; ಗಿಡ್ಡ; ವಾಮನ: ಕಡುಗುಜ್ಜಂ.. . - 
ನೋಲಕ್ಪೊಡೆ ನಿಕಟಾಂಗಂ ನಿಕೃಷ್ಟನಕ್ಕುಂ ಮನುಜಂ (ಲೊ ಕೊ (ಪ. 
೧೧-೨೮). ಗುಜ್ಜ: “ಗಡುಳಃ ಕುಬ್ಬಃ- ಈ ೨ ಗುಜ್ಜಂ* 
(ಹಲಾಯು. ೧೯೦-೪೫೭) ; “ಕಿಲಿಕ್ಸಿದಂ = ಗುಜ್ಜಂ * (ಶಮದ. ಪರಿ. ೧); 
ಪಡಿಯರರಂತಜ್ಜರ ಗುಜ್ಜರಂತೆ ಮನದಣುಗರೆಂತೆ ಮೇಳದವರಂತೆ ನೆರೆ 
ಡೋಲಗಿಕುಂ (ಶಾಂಶಿಪು. ೬-೧೧೯) ; ಅಂತಶದಣ ಕಾಲೆಡೆಗಳೊಳ್‌ 
ನುಗುಳ್ವ ಗುಜ್ಜರಿಂ (ಅಜಿಪು. ೪-೭); ಮೊಸಳೆ ಪಾಯ್ಜು ನರಪತಿಯ 
ವಿನೋದದ ಗುಜ್ಜ ಸಿಕ್ಕೆ ಪಿಡಿದತ್ತು (ಯಶೋಚ. ೩-೪೮). 

(*-ಪ್ರಾ. ಕುಚ್ಚ, ಖುಜ್ಜ. ವ ಸಂ. ಕುಬ್ಬ] 
ಕುಜ್ಜಮುಖ (ನಾ). ಮುಖವನ್ನು ಬಾಗಿಸಿದವನು; ಕೆಳಮೊಗ 
ವಾದವನು: ಕುಜ್ಜಮುಖನಾಗಿ ಪಾರಿಶತೆಟ್ಟಿ. . . ಆದಯ್ಯನಂ 
ಕರೆಸುತುಂ (ಪ್ರಭುಪು. ೮-೩೪). [ಕುಜ್ಜ + ಮುಖ) 

ಕುಜ್ಜೈ (ನಾ). “ಪಕ್ಚವಾಗದ ಹೆಲಸಿನಕಾಯಿ, ಕಡಿಗೆ” 
(ಕಸ್ತೂಕೋ. ೨೧೪). "ಗುಜ್ಜೆ? ಪರಾ. [- ತುಳು. ಕುಜ್ಜಿ] 

ಕುಜ್ಜೈ (ನಾ). ಕುಳ್ಳಾಗಿರುವವಳು; ಗಿಡ್ಡಿ ; ಕುಬ್ಬೆ : ಕಡುಕೆಚ್ಚನೆ 
ಕಡುಗರಿಯಳ್‌ ಕಡುನಿಡಿಯಳ್‌ ಕರಮೆ ಕುಜ್ಜೆ ಮೇಣ್‌" ಕರಮಸಿಯಳ್‌ 
ಚಿ ಕಷ್ಟೆಯವಳ್‌ (ಲೋಕೋಪ. ೧೧-೬೦). [ಕುಜ್ಜ + -ವ್ಯ] 

ಕುಟಿ, ಕೂಟ್ಮ (ನಾ). ಕುಟ್ಟುವುದು; ಕುಕ್ಕುವುದು. "ಮರಕುಟ', 
"ಸರಕುಟ? ಪರಾ. ಕೊಟಿ. "ಮರಕೂಟ?, "ಸರಕೂಟ' ಪರಾ. 
[ಆ ಕುಟ್ಟು) 

ಕುಟ್ಟಿ (ನಾ). ೧. ಕೊಡ; ಕಲಶ: *ಕಳಶಃ, ಕುಟಃ, ಕುಂಭಃ, ನಿಘಃ 
—ತಈ ೪ ಕೊಡಂ? (ಹಲಾಯು. ೫೩-೧೬೦). ೨. ಮನೆ: “ಅವಾಸ! 
. . * ಗೇಹಂ, ಕುಟಿಃ , . . ಆಲಯಃ - ಈ ೩೧ ಮನೆ? (ಹಲಾಯು. 
೪೯-೩೧೬). ೩. ಮರ; ವೃಕ್ಷ: “ವೃಶ್ಷಃ ... ಕುಟಃ, ಅದ್ರಿಃ, ಕುಜಃ 

, ಎ ಪಾದಪಃ--ಈ ೧೯ ಮರಂ? (ಹಲಾಯು. ೨೯-೨೩). ೪. ಕಲ್ಲು 
ಒಡೆಯುವಸುತ್ತಿಗೆ: (ಕಿ). (ಸಂ. 

ಕುಟಿಂಕ (ನಾ).೧. ಮೇಲ್ಭಾವಣಿ; ಚಪ್ಪರ. ೨. ಕೊಟ್ಟಿಗೆ: (8).(ಸಂ.] 

ಕುಟಿಕ್ಕ ಕುಟಿಕ' ನೋ. 

ಕುಟಿಕ್ಕ "ಕುಟಿಕ್ಕ? ನೋ. 

ಕುಟಿಕ್ಕೆ (ನಾ). ಕುಡಿಯುವವನು; ಗುಟಕರಿಸುವವನು. "ಮಳೆ 
ಗುಟಿಕ? ಪರಾ. [ಕುಟುಕ್ಕು + -ಅ್ಯ) 

ಕುಟಿಕ್ಕ (ನಾ). ೧. ಕಡೆಗೋಲನ್ನು ಕಟ್ಟುವ ಕಂಬ; ಕಡೆಯುವ 
ಕಂಬ. ೨. ಗಳೆಯಿಲ್ಲದ ನೇಗಿಲು: “ನೇಗಿಲಿನ ಕುಡ? 
(ಗಂಗಾಮ. ೮೮).೩. ಒಂದು ದೇಶ: ವೃಷಭದೇವನು . .. ಸಂಚರಿಸುತ್ತ 
ಕೊಂಕ, ವೆಂಕ, ಕುಟಕ . . . ದೇಶಗಳಲ್ಲಿ ತನ್ನ ಇಚ್ಛೆಯಿಂದ ಬಂದನು 

([ಸಂ.) 

ಕುಟಿಕು (ಕ್ರಿ). ಒತ್ತಿತುಂಬು; ಹತ್ತಿಕ್ಕಿ ತುರುಕು; ಗಿಡಿ: “ಕುಟಿಕು- 
ಗಾಢಪೂರಣೇ (ಹೆಚ್ಚಾಗಿ ತುಂಬು) ” (ಶಮಧಾ). (?) 


ಟು 
೦ 


40. 


| 
| 
i (ಭಾರದ. ೧೬೮). 
45 


ಕುಟಿಜ 


ಕುಟಿಜ (ನಾ). ಬೆಟ್ಟಮಲ್ಲಿಗೆ; ಕೊಡಸಿಗೆ: “ಕುಟಜಃ, ಗಿರಿಮಲ್ಲಿಕಾ 
—ಈ ೨ ಕೊಡಸು (ಬೆಟ್ಟಿ ಮಲ್ಲಿಗೆ)? (ಹ ಲಾಯು. ೩೨-೪೦); 
*ಗಿರಿಮಲ್ಲಿಕಾ ಕುಟಜಮೆನಲು ಕೊಡಸಿಗೆಯಕ್ಕು” (ಮಂಗರಾ. 
೩೪-೧೧); ಅಲರ್ದುವು ಕುಟಿಜಂಗಳ್‌ ಪೂತುವಿಂಬಸ್ಪಿನಂ ಕಂದಲಿ 
(ಕಾವ್ಯಾವ. ೬೫೫) ; ಮುತ್ತಿನ ಬಣ್ಣದ ಕುಟ್ಮಳಾಘವಾದುದು ಕುಟಜಂ 
ಗೆಳೊಳ್‌ (ಜಗವಿ. ೪-೬). [ಸಂ.] 
ಕುಟಿಜಕ (ನಾ). - ಕುಟಿಜ: “ಕುಟಜಕ - ಕೊಡಸಿಗೆೌ (ಶಮದ. 
36೨ ಪ್ರಯೋ), [Xಂ.] 
ಕುಟಿಜಾದಿಲೇಹ್ಯ (ನಾ). ಕೊಡಸಿಗೆ ಚಕ್ಕೆಯಿಂದ ತಯಾರಿಸಿದ 
ಲೇಹ್ಯ: ಕುಟಜಾದಿಲೇಹ್ಯ - ಕೊಡಸಿಗೆ ಚಕ್ಕೆ ೧೦೦ ಹಲ ಇವನ್ನೆಲ್ಲ 
'ದೂರ್ಣಿಸಿ... ಧಾನ್ಯ ಪುಟದಲ್ಲಿ ಒಂದು ಪಕ್ಷವಿರಿಸಿ (ಸಕವೈ. ೨೯೬). 
[ಕುಟಿಜ * ಆದಿ + ಲೇಹ್ಯ] 
ಕುಟಿನ್ನಟಿ (ನಾ). ೧. ಒಂದು ಜಾತಿಯ ಮರ; ತಿಗಡೆ ಮರ: 
* ಕುಟನ್ನಟಿಂ ಪಳವಕ ತಾಂ? (ವಸ್ತು ಕೋ. ೩೯-೩೬); *ಕುಟನ್ನಟ 
ಮೆನಲ್‌ ಸೀರಸನಿ* (ಮಂಗರಾ. ೪೨-೪೦). ೨. ಒಂದು ಜಾತಿಯ 
ಸುವಾಸನೆಯ ಹುಲ್ಲು; ತುಂಗಮುಸ್ತೆ; ಗೇಕು; ಗಿಕ್ಕು. 
೩. ಲವಂಗ. [ಸಂ.) 
ಕುಟರ "ಕುಟಾಕೆ' ನೋ. 
ಕುಟಿರಿ "ಕುಟ್ಟರಿ' ನೋ. 
ಕುಟಿರು (ನಾ). ೧. ಕೋಳಿ. ೨. ಗುಡಾರ; ಡೇರೆ. (ಸಂ.) 
ಕುಟಿಹಾರಿ (ನಾ). ನೀರು ತರುವ ದಾಸಿ; ತೊತ್ತು: ಕುಟಹಾರಿ 
ಚೈಟಂ ಜೇಟ ದಾಸಿಯೆನೆ ತೊತ್ತಕ್ಕುಗ (ಮಂಗರಾ. ೯೦-೪). 
[ಸಂ. ಕುಟಹಾರೀ) 
ಕುಟಿಹಾರಿಕೆ (ನಾ). ಐ ಕುಟಹಾರಿ: “ಪೋಟಾ, ಚೇಟಾ, ಚೀಟೀ, 
ದಾಸೀ, ಕುಟಿಹಾರಿಕಾ- ಈ ೫ ತೊಟ್ಟು” (ಹಲಾಯು. ೮೧-೩೩೮). 
(ಸೆಂ. ಕುಟಹಾರಿಕಾ] 
ಕುಟಾಯಿಸು "ಕೊಟಾಯಿಸು? ನೋ. 
ಕುಟಾರೆ, ಕುಟರ (ನಾ). ೧. ಗುದ್ದಲಿ; ಸನಿಕೆ: ಈಗಿನ ಕಾಲದಲ್ಲಿ 
ಕುಟಾರೆ ಮಣ್ಣು ಕಡಿಯದ ರೈತರಿದ್ದಾರೆ (ರೂಢಿ). ಕುಟಿರ; 
೨. ಮರವನ್ನು ಕಡಿಯುವ ಸಾಧನ; ಕೊಡಲಿ: ವಟನೃಕ್ಷನನೂಂಕೆ 
ಪತಿತವಾಗುವುದೇನೋ ಕುಟಿರದಿಂ ಕಡಿಯಲುಬೇಕು (ಬಿಜ್ಜರಾ. ೩-೨೩). 
[€ ಸಂ. ಕುಠಾರ] 
ಕುಟ್ಟಿ (ನಾ). ಕಣ್ಣಿನಲ್ಲಿ ಏಳುವ ಬೊಕ್ಕೆ ; ಕಣ್ಣುಕುಟಕೆ : ಮೈಲಿಗೆ 
ಗಣ್ಣೊ ವಾತದಿಂ ಬಲಿದ ಕಣ್ಣೊ ಕುಟಯಗಣ್ಣೊ . . . ಕಣ್ಣಿದಕೆ ನಾಂ 
ತಿಳಿಯೆನೇನಂ ಮರ್ದನೆನುತ (ಮಹಾವಿ. ೭-೫೧). "ಕುಟಕೆ? ಪರಾ. 
[ಆ ಕುಟಕೆ ?) 
ಕುಟ್ಟಿ (ನಾ). ೧. ಬಾಗಿದುದು ; ತಿರುವು. ೨. ಗುಡಿಸಿಲು; ಮನೆ; 
ನಿವಾಸ: “ಗೃಹಂ ಭವನಂ ನಿಕೇತನಂ ಕುಟ ಕುಲಂ ಶಾಲೆ... ಮನೆಗೆ | 
ಪೆಸರಕ್ಕು” (ಮಂಗರಾ. ೫೮-೭); ರತಿಕಾಂತನೇ ಳ್ಗೆಯ ವರಕುಟ | 


೧೯೦೩, 


ಖ್‌ 


0 


25 


(ಉದ್ಭದೇ. ೨-೨೮); ಕುಟಿಯ ಮುಂದೆ ಕಿರುದಾರಿಯಲ್ಲಿ ನಾನೊಂಟಿ |40 


`ಅಲೆಯುತಿದ್ದೆ (ಸಲಾನ, ೭೩). ೩. ಹೊಗೆ ಹಾಕುವುದಕ್ಕಾಗಿ 
ಬಳಸುವ ಪಾತ್ರೆ. ೪. ಹೂವಿನ ತುರಾಯಿ. (ಸಂ. ಕುಟಿ. ಕುಟೀ] 
ಕುಟಿಕ್ಸ ಕುಟಿಕ್ಕ, ಕುಟುಕ (ನಾ). ಕುಟ್ಟುವವನು; ಕುಕ್ಕುವವನು. 
"ಕಲ್ಕುಟಕ ಸ, "ನೀರ್ಕುಟಕ್ಕ' ಪರಾ. ಕುಟಿಕೆ. "ಕಲ್ಲುಕುಟಿಕ' 
ಪರಾ. ಕುಟುಕ್ಕ. "ಕಲ್ಲುಕುಟುಕ? ಪರಾ. 
[ಆ ಕುಟ್ಟು + -ಇಕ] 


ಹಸ 
ಲ 


ಕುಟಿಲಕೋವಿದ 


ಕುಟಿಕ್ಕ ಕುಟಕ್ಕ (ನಾ). ಕೊಡುವವನು; ಎರೆಯುವವನು. 
"ನೀರ್ಕುಟಿಕ್ಕ' ಪರಾ. ಕುಟಿಕ್ಕ, "ಕೆಯ್ಗುಟಿಕ' ಪರಾ. (1) 
ಕುಣಿಕೆ, ಕುಟಿಗೆ (ನಾ). ಗುಳ್ಳೆ. "ಕಣ್ಕುಓಕೆ' ಪರಾ. ಕುಟಿಗೆ: 
ಸ್ತನಗಳು ಕುಟಗೆ ಪ್ರಕಾರವಾಗಿಯಿರಲು ದೂರಯಿರಲು ಅತ್ಯಂತ 
ತೋರವಾಗಿಯಿರಲು ಬಿದ್ದುಯಿರಲು ಶುಭವಲ್ಲ (ಸಾಮುಲ. ೧೨೬-೧೮). 
[ಆ ಸಂ. ಗುಟಕಾ] 
ಕುಟಿಕರಿಸು (ಕ್ರಿ). ಕುಕ್ಕು ; ಚುಚ್ಚು ; ಕುಟುಕು (?) : ಕುಟಕರಿಸುವ 
ಮಾತು ಕಟಿಕಿಯಾಗಿಹುದು (ಕರಕ. ೪೩-೭). (2) 
-ಕುಟಿಗ್ಗ (ಪ್ರ). ಇದರಲ್ಲಿ ವಿಶೇಷವಾಗಿ ವರ್ತಿಸುವವನು 
ಎಂಬರ್ಥದಲ್ಲಿ ಬರುವ ತದ್ಧಿ ತಪ್ರತ್ಯಯ : ಘನವಾಗಿ ವರ್ತಿಸುವನೀತ 
ನಿವಜಕೊಳೆಂಬಲ್ಲಿ ಕುಟಗ ಪ್ರತ್ಕ್ಯಯಂ (ಶಮದ. ೨೦೧) ; ಕುಟಗ ಪ್ರತ 
ಯಕ್ಕೆ - ಕಲ್ಯುಟಗಂ, ನೀರ್ಕುಟಿಗಂ, ಮರಕುಟಗಂ, ಕಜಂಕುಟಿಗಂ, 
ಕೆಚಕ್ತಿಕುಟಿಗಂ (ಶಮದ. ೨೦೧ ಪ್ರಯೋ). [ಆ ಕುಟ್ಟು, + -ಇಗ] 
ಕುಟಿಗ್ಮ (ನಾ). 2 ಕುಟಕ್ಕ. "ನೀರ್ಕುಟಗ' ನರಾ. (1) 
ಕುಟಗೆ "ಕುಟಿಕೆ' ನೋ. 
ಕುಟಿಲ, ಕುಟಳ (ಗು). ೧. ಕೊಂಕಿದ; ಬಾಗಿದ; ನೇರವಲ್ಲದ: 
*ಭಂಗುರ ಮರಾಳಂ ಭುಗ್ಗೆಮಾವಿದ್ಧೆ ಮೂರ್ಮಿಮತ್‌ ಕುಂಚಿತಂ 
ಕುಟಲಂ ನತಂ ... ಎನಲು ಪೊರೆದ ಕೊಂಕಕ್ಕು? (ಮಂಗರಾ. 
೧೨೭-೬). ೨. ಉಂಗುರುಂಗುರಾದ; ಗುಂಗುರಾದ. "ಕುಟಿಲ 
ಕುಂತಲ' ಪರಾ. ೩. ಮೋಸಗಾರಿಕೆಯ; ವಂಚನೆಯನ್ನುಳ್ಳ. 
(ನಾ). ೪. ಮೋಸ; ವಂಚನೆ; ಕುಯುಕ್ತಿ ; ಕುತಂತ್ರ: ಕುಟಲದ 
ವಸ್ತು ಕೈಯಲ್ಲಿದ್ದಡೇನು ಅದನೆಸೆದು ಪ್ರಾಣವ ಬೆರಸದನ್ನಕ್ಕ 
(ನೋಳಿಮಾ. ೧೧೭-೪೬೦); ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ- 
ಇವನೆನ್ನ ನಾಲಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯಾ (ಬಸವ. ೪೬); 
ತರತರದೆ ಭಾವಜಟಲತೆಯ ಜಾಲ ಜೇಡನ ಕುಟಲದೊಳ್‌' ಜೀವಪುಳು 
ಸಿಲ್ಕಿದೋ ಲ (ಶ್ರೀರಾಮಾ. ೨೩೩-೧೪೩). ೫. ಮೋಸಗಾರ; ವಂಚಕ; 
ಕಪಟ: ಅಟಮಟಗಂ ಗಾಳುವಿವಂ ಕುಟಲಂ ಲಂಪಟನೆಸಿಪ್ಪವಂ 
ಮಾನಿಸನೇ (ಕಾವ್ಯಾವ. ೩೬); ಕುಟಿಲನುಂ ಶಠನುಮವಂ (ಜಾತತಿ. 
೨೦-೯); ಕುಟಿಲನ ಭಕ್ತಿ ಕಿಸುಕುಳನ ವಿರಕ್ತಿ (ಸರ್ವವ. ೧೧೯-೬೧೫). 
೬. ಒಂದು ಬಗೆಯ ತಾಳ: ಚಂಚತ್ತುಟಿ... ಕುಟಿಲ... 
ಜಯಾಳನೆುಂಬಿವು ಮೊದಲಾದ ನೂಜಕೆಂಟು ತಾಳಂಗಳುಂ 
(ವಿವೇಕ. ೨೩೮). ಕುಟಿಳೆ: ಕುಟಳ ಮೃದು ಘನಸ್ಸಿಗೃಕೇಶಂ 
(ರೋಕೋಪ. ೧೧-೨೬). [೫0.3 
ಶುಟಿಲಕುಂತಲ, ಕುಟಲಕುಂತಳ, ಕುಟಳಕುಂತಳ (ನಾ). 
ಗುಂಗುರುಗೂದಲು; ಕೊಂಕಿದ ಕುರುಳು; ಸುರುಳಿ ಕೂದಲು : 
ಚೆಂದುಟಿ ಹವಳವು ಸುಲಿಪಲ್ಲು ಧವಳವು ನೀಲವು ಕುಟಿಲಕುಂತಲವು 
(ಇಂಚಾಸ. ೧೭೯-೮೫). ಕುಟಿಲಕುಂತಳೆ: ನೀಲವು ಕುಟಲಕುಂತಳವು 
(ಇಂಚಾಪ. ೮೮-೨೭). ಕುಟಿಳೆಕುಂತಳೆ: ಆಡ ಪಾಲೊಳಿಂಬಾಗಿರಲೇ 
ಟುದಿನಂ ರಸಾಂಜನಂ ಬೆರಸದಲಂ ತಲೆವೂಸೆ ಕುಟಳಕುಂತಳಮಕ್ಕುಂ 
(ಲೋಕೋಪ. ೯-೫೧). (ಕುಟಲ + ಕುಂತಲ] 
ಕುಟಿಲಕುಂತಲೆ (ನಾ). ಗುಂಗುರುಕೂದಲುಳ್ಳವಳು : ಕುಮುದ 
ದಳಾಕ್ಷಿಯಂ ಕುಟಿಲಕುಂತಲೆಯಂ (ದಮಸ್ವ. ೩-೧೨೮). 
[ಸೆಂ. ಕುಟಲಕುಂತಲಾ (ಕುಟಿಲ + ಕುಂತಲ * -ಎ್ವ)) 
ಕುಟಿಲಕೋವಿದ (ನಾ). ಮೋಸಗಾರಿಕೆಯಲ್ಲಿ ಪ್ರವೀಣ; ವಂಚನೆ 
ಯಲ್ಲಿ ನಿಪುಣ: ಸೆಕೆಯ ಕಳವಿನ ಕಾಲು ಕೀಲ್ಗಳನಾರುಬಲ್ಲರು ಕುಟಲ 
ಕೋವಿದರ (ಕುವ್ಯಾಸ. ೧೪-೨೧). [ಕುಟಲ + ಕೋವಿದ] 


ಕುಟಲಗರ್ಭೆ 


ಕುಟಿಲಗರ್ಭ (ಗು). ಒಳಗೆ ಮೊ (ಸವನ್ನುಳ್ಳ; ಕಪಟವನ್ನು 
ಒಳಗೊಂಡ: ವನಿತೆ ನಿಮ್ಮೊಡನೆಂತು ತೊಳಲುವಳನವರತ ಗಿರಿಗುಹೆಯ 
ಘಟ್ಟ ನನೆನುತ ನುಡಿದಳು ಕುಟಿಲಗರ್ಭದ ಗುಣದ ಬೆಳವಿಗೆಯ 
(ಕುವ್ಯಾಸ. ೧೬-೬೨). [ಕುಟಿಲ + ಗರ್ಭ] 

ಕುಟಿಲಗಾಮಿ (ನಾ). ೧. ವಕ್ರವಾಗಿ ಹೋಗುವುದು; ಹಾವು. |₹ 
೨. ಕೆಟ್ಟ ಹಾದಿಯಲ್ಲಿ ಹೋಗುವವನು; ದುರ್ಮಾರ್ಗಿ. 
೧, ೨: ನಾಡಿಗರೊಳೆಲ್ಲರುಂ ಭೋಗಿಗಳ್‌ ಕುಟಲಗಾಮಿಗಳಲ್ತು 
ಜೈನಾತೃಕರ್‌ ದೋಷಾಕರರಲ್ತು (ರಾಮಾ ಶ್ವ. ೭-೨೨). 

[ಸೆಂ. ಕುಟಲಗಾಮಿನ್‌) 
ಕುಟಿಲಗಾರ್ತಿ (ನಾ). ಮೋಸಗಾರ್ತಿ; ವಂಚಕಿ. ನತ 
[ಕುಟಿಲ + -ಕಾಅ + -ತಿ (೮ -ಇತ್ತಿ)] 

ಕುಟಿಲತನ (ನಾ). ಮೋಸಗಾರಿಕೆ; ಕುಯುಕ್ತಿ; ಕುತಂತ್ರ: 

ನೀನವಿವೇಕಿತನದಲಿ ಮಗನ ಹೆಚ್ಚಿಸಿ ಸಾಕಿ ಕಲಿಸಿದೆ ಕುಟಲತನವನು 


ಕುಹಕವಿದೈೆಗಳ (ಕುವ್ಯಾದ್ರೋ. ೧-೫). [ಕುಟಲ + -ತನ] 
ಕುಟಿಲತೆ (ನಾ). - ಕುಟಿಲತನ: (8)... [ಸಂ. ಕುಟಿಲತಾ] (3 
ಕುಟಲತ್ವ (ನಾ). - ಕುಟಲತನ: (ಕ). [ಸಂ.] 


ಕುಟಿಲಭಾವ (ನಾ). ೧. ವಕ್ರವಾಗಿರುವಿಕೆ; ಕೊಂಕು: “ಕೊಂಕು 
ಬಿಂಕು* (ಚತುನಿ ಕಿ. 1, 6). ೨. ವಂಚನೆ; ಮೋಸ. 
[ಕುಟಲ + ಭಾವ್ಯ] 
ಕುಟಲವಿದ್ಯ (ನಾ). ಮೋಸ; ವಂಚನೆ: -ಆ ಯುವತಿಯರು ... [20 
ಕುಟಿಲನಿದ್ಮ[ಪಾಕಾಂ. ತನ]ದಿ ಮಾಯೆಗಳ ಹಣ್ಣುವರು (ನಳಚ. ೩-೨೩). 
[ಕುಟಿಲ + ವಿದ್ಯ] 
ಕುಟಲಾಂಗ (ನಾ). ಮೋಸವನ್ನು ಒಳಗೊಂಡ ರೀತಿ; ವಂಚನೆ 
ಯನ್ನುಂಟು ಮಾಡುವ ಉಪಾಯ : ಬರಿಯ ಬೇಟದತಿ ಕುಟಲಾಂಗ 
ದೊಲವುಗಳ ವಾರನಾರೀಜನಂ (ಜೈ ಮಿಭಾ. ೭-೬). [ಕುಟಿಲ + ಅಂಗ] |25 
ಕುಟಿಲಾಲಕ, ಕುಟಳಾಳಕ (ನಾ). ಎ ಕುಟಲಕುಂತಲ: ರೋದನ 
ಮುಣ್ಮಿ ಪೊಹ್ಮೆ ಕುಟಿಲಾಲಕಮಂ ಪಿಡಿದೀಲ್ಮು ತಂದು ಮಂಡೋ 
ದರಿಯಂ (ಪಂರಾಮಾ. ೧೪-೧೦೩). ಶುಟಳಾಳಕ : ನಾಂದಾಜಕಿಸಲ್ಳೆ 
ಪರಪಿದ ಕುಟಳಾಳಕದೊಳ್‌ ತಗುಳ್ಡ ಶೀತೋದಕನಮೆನೆ ಕರ್ಬುರಿತಮಾಗಿ 
(ಶಾಂತಿಪು. ೧೦-೫೩). (ಕುಟಿಲ + ಅಲಕ] 30 
ಕುಟಿಲಾಶಯ, ಕುಟಿಳಾಶಯ (ನಾ). ೧. ಕೆಟ್ಟ ಮನಸ್ಸು; ವಕ್ರವಾದ 
ಬುದ್ಧಿ : (9). ಕುಟಿಳಾಶಯ: ೨. ವಕ್ರಬುದ್ಧಿಯುಳ್ಳವನು: 
“ಕುಚರಃ, ಕುಟಿಳಾಶಯಃ- ಈ ೨ ವಕ್ರಬುದ್ಧಿ” (ಹಲಾಯು. ೬೪-೨೩೫). 
(ಕುಟಿಲ + ಆಶಯ] 
ಕುಟಲಾಳಕಿ, ಕುಟಳಾಳಕಿ (ನಾ). ಗುಂಗುರುಕೂದಲನ್ನುಳ್ಳವಳು : |35 
ಕುಟಲಾಳಕಿಯ ಚಂದ್ರಮುಖಿಯ ವರವಟಿಫಲಾಧರೆಯ (ಉದ್ಭದೇ. 
೩-೬). ಕುಟಳಾಳಕೆ; ಅರೆಬರ್‌ ಕುಟಳಾಳಕಿಗೊಲ್ಲು ಕಂಕಣಂಗಳ 
ನಿಟ್ಟಿರ್‌ (ಪುಷ್ಪಪು. ೮-೫೬). [ಆ ಸಂ. ಕುಟಲಾಲಕಾ] 
ಕುಟಲೆ (ನಾ). ೧. ಮೋಸಗಾರ್ತಿ; ಕಪಟಸ್ಟಭಾವದವಳು : ದಿಟ್ಟಿ 
ಯರು ಕುಟಲೆಯರು ಕುಹಕದ ಘಟ್ಟಯರು (ಬಸಪು. ೪೦-೫೬). 
೨. ಒಂದು ಜಾತಿಯ ಗಿಡ: “ಕುಟಲೆ ಕಂಟಿಕಿಯೆನಿಕ್ಕುಂ 3 
(ಮಂಗರಾ. ೪೪-೪೫). (ಸಂ. ಕುಟಲಾ] 
ಕುಟಿಲೋದ್ಧಾರ (ನಾ). ಕುಟಲತೆಯುನ್ನು ಎತ್ತಿಹಿಡಿಯುವವನು; 
ಅತಿವಂಚಕ: ಕ್ರೂರರವಗುಣದ ಕುಟಿಲೋದ್ಧಾರರ್‌ ಪರಮಾರ್ಥ 
ಮಾರ್ಗ ಕಂಟಿಕರೂಸರ್‌. .. ಸಡ್ವಿಧ ಚೋರರ್‌ ನಡೆತಂದರಿರಡೆ ಬೇಹಿಗೆ 
[ಕುಟಲ + ಉದ್ಧಾರ) 


40 


| 
45 


ಬೇಗಂ (ಹಮ್ಮಾರ. ೨-೧೧೦). 


೧೯೦೪ 


ಕುಟುಂಬವ್ಯಸನ 


ಕುಟಳೆ "ಕುಟಿಲ? ನೋ. 

ಕುಟಿಳಕುಂತಳ "ಕುಟಿಲಕುಂತಲ' ನೋ. 

ಕುಟಿಳಾಶಯ "ಕುಟಿಲಾಶಯ' ನೋ. 

ಕುಟಳಾಳಕ "ಕುಟಿಲಾಲಕ' ನೋ. 

ಕುಟಿಳಾಳಕಿ "ಕುಬಿಲಾಳಕಿ' ನೋ. 

ಕುಟೀಚಕ (ನಾ). ೧. ಸಂನ್ಯಾಸಿಗಳ ನಾಲ್ಕು ಪ್ರಕಾರಗಳಲ್ಲಿ ಒಂದು; 
ಸಂನ್ಯಾಸ ತೆಗೆದುಕೊಂಡು ತನ್ನ ಮಗನ ಮನೆಯಲ್ಲಿಯೇ ಇದ್ದು 
ಜೀವನ ಸಾಗಿಸುವವನು : *ಆ ಯತಿಗಳೊಳು ಶಿಖಾಯಜ್ಞೋಪ 
ಪೀತಿಯಾಗಿ ತ್ರಿದಂಡ ಕಮಂಡಲು ಭಿಕ್ತಾಪಾತ್ರ ಕಾಷಾಯಾಂಬರ 
ಪಾದುಕೆಗಳುಳ್ಳಾತನಾಗಿ ... ಸ್ವಜಾತಿಯಲ್ಲಾ ಗಲಿ ಪುತ್ರ ಬಂಧ್ವಾದಿ 
ಗಳಲ್ಲಿಯಾಗಲಿ ಭಿಳ್ಸಾನ್ನಮಂ ಪಡೆದು ಭುಂಜಿಸಿ ಶಿವಯೋಗಿಯಾಗಿರ್ಪಾ 
ತನೇ ಕುಟೀಚಕ ಸಂನ್ಯಾಸಿಯಕ್ಕುಂ ” (ವಿವೇಕ. ೧೪೫). ೨. ಊರೂರು 
ಸುತ್ತಿ ಕೊನೆಗೆ ಒಂದು ಕಡೆ ನಿಲ್ಲುವವನು. [ಸಂ.] 

ಕುಟೀರ (ನಾ). ಗುಡಿಸಿಲು; ಜೋಪಡಿ; ಸಣ್ಣಮನೆ: ನಾಳೆ 
ಸಾಯಂಕಾಲ ನನ್ನ ಕುಟೀರಕ್ಕೆ ಬರಬಲ್ಲೆಯಾ ತಂಗಿ (ಬಾಣಆ. ೪೦೪) ; 
ಎಡಬದಿಗೆ ಇಟ್ಟಿಗೆಯ ಕುಟೀರವೊಂದಿದೆ (ಪುನರು. ೨೭೫). [ಸಂ] 

ಕುಟೀರಕೆ (ನಾ). - ಕುಟೀರ: ಎಆಗಿರ್ದುವು ಸಟ್ಟಿದಂಗಳುತ್ತೇಸರ 
ಕೋಟ ಸಂಕಟ ಕುಶೇಶಯ (ಕೋಶಶ ಕುಟೀರೆಕಂಗಳಿೊಳ್‌ 
(ಪಂಪಭಾ. ೪-೪೭). [Xo.] 

ಕುಟು (ನಾ). ಒಂದು ಅನುಕರಣ ಶಬ್ದ; ಹಲ್ಲುಗಳಿಂದ ಕಡಲೆ 
ಮೊದಲಾದ ಬಿರುಸಾದ ಕಾಳುಗಳನ್ನು ಕಡಿಯುವ ಶಬ್ದ: (ಕಿ). 

ಕುಟುಂಗಕ (ನಾ). ೧. ಬಳ್ಳಿ ಮಾಡ; ಲತಾಮಂಟಪ. ೨. ಚಪ್ಪರ; 
ಹಂದರ. ೩. ಗುಡಿಸಲು. ೪. ಕಣಜ. (ಸಂ. 

ಕುಟುಂಬ (ನಾ). ೧. ಮನೆತನ; ವಂಶ. ೨. ಮನೆಯೊಳಗಿರುವ 
ತಂದೆ, ತಾಯಿ, ಮಕ್ಕಳು ಮೊದಲಾದ ಎಲ್ಲ ಸಂಬಂಧಿಕರು; 
ಸಂಸಾರ: ಸಿಲ್ಕದ ವಿರೋಧಿ ಕುಟುಂಬಮಿಲಂಬುಗೊಂಡಡಂಗದ 
ಖಳರನ್ಯಮಂಡಳದೊಳಿಲ್ಲ (ಪುಷ್ಪಪು. ತನ್ನಯ 
ಕುಟುಂಬಮಂ ಸಲಹಲಾಜದೆ ಬಿಟ್ಟು ಪೋದಂ (ಚೆಬಪು. ೫೬-೩೮) ; 
ಮಕ್ಕಳಿಗೆ ಕುಟುಂಬವೇ ಮೊದಲ ಶಾಲೆ ( ಶಿಕ್ಷದ. ೧೮೩). ೩. ಮನೆಯ 
ಯಜಮಾನಿ; ಹೆಂಡತಿ: ತಮ್ಮ "ಕುಟುಂಬ ನಿನ್ನೆ ರಾತ್ರಿಯೇ 
ಹುಡುಗಿಯೊಂದಿಗೆ ಊರಿಗೆ ಬಂದು ತಲುಪಿದ್ದಾರೆ (ಇಪ್ಪಕ. ೪೬೫); 
ತನ್ನ ಕುಟುಂಬ ಚಂದಾಯನ್ಮುಣ್ಣಿಯ ಜೀವನಕ್ಕೆ ಮಾತ್ರ ಸ್ವಲ್ಪ ಉಳಿಸಿ 
ಕೊಂಡು (ಒಡೆಕ, ೬೧). [ಸಂ.) 

ಕುಟುಂಬಭರಣ (ನಾ). ಕುಟುಂಬದ ಪೋಷಣೆ : ಅವರು ಇಂಗ್ಲೀಷು 
ಕಲಿತಿದ್ದು ಕೇವಲ ಕುಟುಂಬಭರಣಕ್ಕೆಂದು (ರಾಮಾನೆ. ೮೩). 

(ಕುಟುಂಬ ೬ ಭರಣ] 

ಕುಟುಂಬಲಾಂಛನ (ನಾ). ಮನೆತನದ ವಿಶಿಷ್ಟ ಗುರುತು: ಅವನು 
ತಕ್ಷಣವೆ ಕುಟುಂಬಲಾಂಛನ ತುತ್ತತುದಿಯಲ್ಲಿ ಕಾಣುವಂತೆ... 
ಜೋಡಿಸಿದನು. (ಪುನರು. ೧೧೭). 

[ಕುಟುಂಬ * ಲಾಂಛನ] 


೫-೫೫); ಇವಂ 


| ಕುಟುಂಬವತ್ಸಲ (ನಾ). ಹೆಂಡತಿ, ಮಕ್ಕಳ ಮೇಲೆ ಪ್ರೀತಿಯುಳ್ಳ 


ವನು: ಅಲ್ಲಿದ್ದ ವಿದ್ಯಾರ್ಥಿಗಳೆಂದರೆ ದೊಡ್ಡದೊಡ್ಡ ಕುಟುಂಬವತ್ಸಲರು 

(ಸ್ಮೃೃಕಿಚಿ. ೨೯೨). [ಕುಟುಂಬ + ವತ್ಸಲ] 
ಕುಟುಂಬವ್ಯಸನ (ನಾ). ಕುಟುಂಬದ ವ್ಯಸನ: ಹುಸಿಯದಾಪ್ತನ 

ಬಹುಕುಟುಂಬವ್ಯಸನವುಳ್ಳನ ಮಾಳ್ಬುದೈ ಭಂಡಾರರಕ್ಷಕನ 


(ಕುವ್ಯಾಉ. ೩-೯೦). [ಕುಟುಂಬ + ವ್ಯಸನ] 


ಕುಟುಂಬವ್ಯಾಪೃತ 


ಕುಟುಂಬವ್ಯಾಪೃತ (ನಾ). ತನ್ನ ಮನೆತನವನ್ನು ನೋಡಿ 
ಕೊಳ್ಳುವವನು; ಯ ಜಮಾನ: *ಅಭ್ಯಾಗಾರಿಕ॥, ಕುಟುಂಬ 
ವ್ಮಾಪೃತಃ-ಈ ೨ ಮನೆವಾರ್ತೆಯೊಳಿರ್ಪಷಂ? (ಹಲಾಯು. ೫೯-೨೦೨). 

[ಕುಟುಂಬ + ವ್ಯಾ ಪೃತ] 

ಕುಟುಂಬಸ್ಥ (ನಾ). ಗೃ ಹ ಸ್ಮ; ಹೆಂಡತಿ ಮಕ್ಕಳನ್ನುಳ್ಳವನು; 
ಕುಟುಂಬವುಳ್ಳವನು. [ಸಂ.) 

ಕುಟುಂಬಿ (ನಾ). ೧. ಕುಟುಂಬವನ್ನುಳ್ಳವನು; ಮನೆಯ 
ಯಜಮಾನ; ಗೃಹಸ್ಥ : ಕುಟುಂಬಿಗಳು ತಮ್ಮ ತಮ್ಮ ಸಂಸಾರವನ್ನು 
ಈ ದೃಷ್ಟಿಯಿಂದ ನೋಡಬಲ್ಲರು (ರಾಮಾನೆ. ೧೧೩). ೨. ಸಂಸಾರವನ್ನು 
ಚೆನ್ನಾಗಿ ನೋಡಿಕೊಂಡು ಫೋಷಿಸುವವನು: “ವ್ಕಾಪೃತಂ 
ಕುಟುಂಬಯೆನಲೈ ಮನೆವಾರ್ತೆಯುಳ್ಳನಕ್ಕುಂ* (ಮಂಗರಾ. ೬೯-೧೨). 
೩. ಕೃಷಿಕ; ಭೂಮಿ ಸಾಗುಮಾಡುವ ಒಕ್ಕಲಿಗ : ಕ್ಷೇತ್ರಾಜೀವಃ 
೬ ಕುಟುಂಬೀ- ಈ ೫ ಗೆಯ್ವೊಕ್ಳಲಿಗಂ ೫ (ಹಲಾಯು, ೯೪-೪೨೦); 
*ಕೃಷಿಕಂ ಕುಟುಂಬಿ ಕ್ಷೇತ್ರಾಜೀವಿ ಕರ್ಷಕಂ ಕೃಷಿಯಮಾಳ್ಪಕ್ಕಲಿಗ 
ನಕ್ಕು? (ಮಂಗರಾ. ೧೦೯-೧); ಕ್ರೋಶದ್ವಿಕ್ರೋಶ ಸೀಮಾಭಾಗ 
ಯೋಜನ ಪಂಚಶತ ಕುಟುಂಬಿ ಕುಲಾವಿರ್ಭಾವಿತಾಧಮೋತ್ತಮ 
ಭೇದಂಗಳುಮಂ (ಆದಿಪು. ೮-೬೩ ವ). (ಸೆಂ. ಕುಟುಂಬಿನ್‌) 

ಕುಟುಂಬಿಕ (ನಾ).- ಕುಟುಂಬಿ೩: ಆ ಹಳ್ಳಿಯ ಒಬ್ಬ ಕುಟುಂಬಿಕನು 
ಆವನಿಗೆ ಬಳಿಯಲ್ಲಿಯೆ . . . ಒಂದು ಪರ್ಣಶಾಲೆಯನ್ನು ಕಟ್ಟಿಸಿ 
ಕೊಟ್ಟಿ ದ್ದನು (ಬುದ್ಧಜಾ. ೯೬). [ಸಂ.) 

ಕುಟುಂಬಿಗ (ನಾ). ೧. - ಕುಟುಂಬಿ ೧: ತುಂಬಿದ ಮನೆಯು 
ಕಿಚ್ಚಿಂದಾವರಿಸಿಯುಂಗೊಳಲೊಳಗಿಪ್ಪ ಕುಟುಂಬಿಗನು ಮಡದಿಮಕ್ಕಳು 
ಮೊದಲಾದುವಂ ಬಿಟ್ಟು ತಾನುಳಿದೋಡುವಂತೆ (ವಿವೇಕ. ೧೫). 
೨.೬ ಕುಟುಂಬಿ೩: ಮಳೆಯ ಬರವನಾರಯ್ವ ಕುಟುಂಬಿಗನಂತೆ 
(ಪಸಾರ. ೬೩೭-೧೪) ; ಕುಟುಂಬಿಗನಿಂತೆಂದನೆಮ್ಮಯ್ಯನಯ್ಯ ನಾದಿಯಾಗಿ 
ಯಾಕೆಯ್ಯನುಳುವೆವು (ಪುಣ್ಯಾ ಸ್ತ್ರ. ೧೨-೧೬ ವ). (ಆ ಸಂ. ಕುಟುಂಬಿಕ] 

ಕುಟುಂಬಿನಿ (ನಾ). ಮನೆಯ ಒಡತಿ; ಯಜಮಾನಿ; ಹೆಂಡತಿ: 
ದೇವಿಲನೆಂಬ ಗ್ರಾಮಕೂಟಿಂಗಂ ಆತನ ಕುಟುಂಬಿನಿ ವಸುಮತಿಗಂ ಧನ 
ಶ್ರೀಯೆಂಬ ಮಗಳಾಗಿ ಪುಟ್ಟ (ಆದಿಪು. ೩-೩೮ ವ); ನೀಂ ಬೇನಾಡೊಡೆ 
ನಿನ್ನ ಕುಟುಂಬಿನಿಯುಂ ಕಯ್ಬೆ ಸೊರೆಯ ಕುಡಿಯೇಂ ಮಿಡಿಯೇನೆಂಬಂತೆ 
ದರಸಿಯಾದರ್ಳ (ಸುಕುಮಾ. ೪-೨೮). (ಸಂ. ಕುಟುಂಬಿನೀ) 

ಕುಟುಕ, `ಕುಬಿಕ' ನೋ. 

ಕುಟುಕ್ಕ (ನಾ). ಒಂದು ಬಗೆಯ ಹಾವು (?): ತೊಡಚಿ ಯಟ್ಟದು 
ದನು ನೀರೊಳು ಕೆಡೆದುದದುಯೆಂಬಾಗ ಕುಟುಕನು ಹಿಡಿದು ಕೊಂಬುದ 
ದೊರ್ಮೆ ಮತ್ತಾ ಖಗನು ಬಂಜೆಅಗೆ ಬಿಡುವುದೆ ಕುಟುಕನು 
(ಸಾಳ್ವಭಾ. ೭-೮೪). [< ಕುಟುಕು?) 

ಕುಟುಕಿಸು, ಗುಟುಕಿಸು (ಕ್ರಿ). ನುಂಗು; ಕುಡಿ: (9). ಗುಟುಕಿಸು: 
*ಢಲಶೀತಿ ಗುಟುಕಿಸಿದಫುದೆಂಬುದು (ಕಾಶಕೃ. ೫೦); ನುಂಗುವಾಗ 
ಒಂದು ಗುಟುಕಿಸುವಾಗ ಎರಡು (ವಚಶಾ. 11, ೨೪೭) ; ಪುಟದ ಸಕ್ಕರೆ 
ಯನು ತನಿವಾಲಿನೊಳು ಸೂಸಿ ಗುಟುಕಿಸುವಂತೆ ಸಂಗೀತಾ 
(ಧರಡ, ೨೫-೧೨), [ಕುಟುಕ್ಕು + -ಇಸ್ಕು) 

ಕುಟುಕ್ಕು, ಕಟುಕ್ಕು, ಕುಡುಕ್ಳು (ಕ್ರಿ). ಕುಕ್ಕು; ತಿವಿ; ಚುಚ್ಚು: 
ಪಿಕಾಳಿ ಕುಟುಕಲ್‌' ಸೊನೆ ಬಿಂದುಗಳೊಪ್ಪುನಾಮ್ರ ಧಾತ್ರೀಜದಿಂ 
(ದಶಕು. ೬-೮); ನೇಲ್ವ ನೆಲವನಿನೊಳ್‌ ಮೊಸರ್ಗಂದಲಂ ಕಂಡು 
ಕಡೆಗೋಲಂ ನೆಗಪಿ ಕುಟುಕುವಿನಂ (ಚಿಕವಂ. ೬೯-೧೦) ; ತಮಟೆಯನ್ನು 
ಕಾಯಿಸಿ ನಾಲ್ಕಾರೇಟನು ಕುಟುಕಿ ಆಮೇಲೆ ನಿಲ್ಲಿಸಿ (ಹುಟ್ಟಿಹ. ೧೯). 


5 


30 


40 


೧೯೦೫ 


ಕುಟುಕುಜೀವ 


ಕಟುಕ: ಮುದಿಸೂಳೆಗೊಬ್ಬ ಎಳೆಸೂಳೆ ಕಟುಕಿದಳು (ಜೀವಲ. ೪೪); 
ಇಷ್ಟೆಲ್ಲ ಹಗರಣ ಮಾಡಿ ಕೊನೆಗೂ ನಾನು ಸಾಧಿಸಿದ್ದು ಇಷ್ಟೇನೆ? ಎಂಬ 
ಅಸಮಾಧಾನ ಅವಳ ಅಂತರಂಗವನ್ನೇನೂ ಕಟುಕದಿಲ್ಲ (ಹೊಸಕ್ತಿ. ೪೪). 
ಕುಡುಕು: “ಕುಡುಕು - ಚಂಚುಘಾತನೇ (ಕೊಕ್ಕಿನಿಂದ ಕುಕ್ಕು)” 
ಧಾನ್ಯಾದಿ ದ್ರವ್ಮೇ ಚ (ಗುಟುಕು)? (ಶಮಧಾ); ಆ ತರುವಿನಲ್ಲಿ ಬೆಂಕಿಯ 
ಹಣ್ಣುಹುಟ್ಟಿ ಆಪ್ಪುವಿನ ಪಕ್ಷಿ ಬಂದು ಮೆಟ್ಟಿ ಕುಡುಕಲಾಗಿ (ವಚಸಂ. 
೫೫೮-೧೪) ; ಕುಡು[ಪಾಠಾಂ. ಡಿ]ಕ ಸವಿದುಟಿಯಂ (ಜಯಕಾ. ೮-೪೫). 
(ದೇ. ॥ ತಮಿ. ಕೊಡುಳ್ಳು ; ಮಲ. ಕೊಟ್ಟುಕ, ಳೊಡುಕ್ಕ ; ತುಳು, 

ಕೊಪುನಿ; ಕೊಡ. ಕೊಟ್ಟಿ ; ನಾಯ್ಕಿ. ಕೊರ್ಕ್‌; ಪರ್ಜಿ. ಕೊಡ್ಕ್‌] 

ಕುಟುಕ್ಕು, ಕುಟುಕ್ಕು, ಕುಡುಕ್ಕು, ಗುಟಕ್ಕು ಗುಟುಕು (ನಾ). 
೧. ತುತ್ತು; ಒಂದು ಸಲ ಬಾಯಿತುಂಬ ಹಾಕಿಕೊಳ್ಳುವಷ್ಟು 
ಆಹಾರ; ಪಕ್ಷಿಗಳು ಮರಿಗಳಿಗೆ ತಮ್ಮ ಚಂಚುವಿನಿಂದ ನೀಡುವ 
ತುತ್ತು : ಅಂತಾತನೆನಗೆ ಕುಟುಕನಿಕ್ಕಿ ಮಿಕ್ಕುದಂ ತನಗಶನಮಂ ಮಾಡಿ 
ಜೀವಿಸುತ್ತಮಿರೆಯಿರೆ (ಕಾದಂಪೂ. ೧೩೬) ; ತಾಯಿಯಿತ್ತ ಕುಟುಕಕೊಂಡು 
(ಅವರೇ, ೩೦); ಹಂಸೆಗೆ ಪಾಲ್ಗುಡಿಸೆಂಬ ಕೀರಂಗೆ ಕುಟುಕನಿಕ್ಕೆಂಬ 
(ನಂಬರ. ೧೪-೩೬). ೨.ಒಂದುಸಲ ಕುಡಿಯುವಷ್ಟು: ಆ ಮನೆಯಲ್ಲಿ 
ಒಂದು ಕುಟುಕು ನೀರೂ ಸಿಕ್ಕುವುದಿಲ್ಲ(ರೂಢಿ). ಕುಟುಕ್ಕು: ದಿ. ಸವಳದೆ 
ಕುಟುಕ್ಕಿನೊಳೆಗಿಂದ್ರವಾರುಣಿಯ ಬೇರಂ (ಲೊ ಕೋಪ. ೧೦-೫೩). 
ಕುಡುಕ್ಕು: ೧. ಮಜುದಿವಸಂ ತತ್ತಿಗಳಂಪೆತ್ತು ಬಟಕಿಕ್ಕೆ ನಿಜಪ್ರಾಣೇಶ್ವ 
ರನುಂ ತಾನುಂ ಕುಡುಕಂ ಕೊಳಲದಡವಿಗೆ ಪೋಪ್ಪದುಂ( ಪಂಚತಂ.೧೬೦-೪); 
ತಾಯ ಬಾಯ ಕುಡುಳಂ ಕೊಂಡು (ಅರ್ಧನೇ. ೧-೯೨ ವ) ; ಉಳ್ಳೆವದಿಂ 
ಕುಡುಕೆಂದು ತಂದು ಚಂಚೂವಿನರಳ್ಳೆ ಮಾಣಿಕದ ಮುದ್ರಿಕೆಯಂ 
(ಧರ್ಮನಾ. ೧-೭೩). ಗುಟಿಕು : ೨. ಆ ಬಾನಿಯಲ್ಲಿ ಒಂದೆ ಗುಟಕು 
ನೀರೂ ಇರಲಿಲ್ಲ (ರೂಢಿ). ಗುಟುಕು: ೧. ಆಶೆಯೆಂಬ ಗು[ಪಾಠಾಂ. 
ಕು]ಟುಕನಿಕ್ಕಿ ಹೇಸದೆಕೊಂದೆಯಲ್ಲಾ (ಅವಚಂ. ೬-೨೧); ಜಕ್ಕವಕ್ಕಿಗಳು 
ತಾವರೆಯ ಬೀಜವ ಗುಟುಕಿಕ್ಕಿಕೊಂಬಂತೆ(ಭರಚ. ೧೧-೬೬) ; ಪ್ರೀತಿಯಿಂ 
ಗುಟುಕ ಸೆಳೆವಗಿಳಿವಟಕಿಗಳ ರೀತಿಯ ಕಂಡಳಾ ಕಾಂತೆ (ಕಂನನಿ.೪-೪೭). 

(ಜೀ. ॥ ತುಳು. ಗುಟುಕ, ಗುಟುಕು; ತೆಲು. ಗುಟಕ, ಗುಟುಕು, 

ಗುಡುಕ್ಕು. / ಮರಾ. ಗುಟಕಾ] 

ಕುಟುಕುಗೊಳ್‌, ಕುಡುಕುಗೊಳ್‌,ಕುಡುಕುಗೊಳು(ಕ್ರಿ).೧. ಕೊಳ್ಳಿ 
ನಿಂದ ಕುಟುಕು ; ಕುಕ್ಕಿ ತಿನ್ನು; ತುತ್ತುಗೊಳ್ಳು ; ಆಹಾರವನ್ನು 
ಸೇವಿಸು: ನೇಸರ್ಮೂಡಲೊಡನೆ ಗೂಡುಗಳಿಂಗಿಳಿಗಳೆಲ್ಲಂ ಕುಟುಕು 
ಗೊಳಲೆಂದು ಪೋಗೆ (ಕಾದಂಪೂ. ೧೫೦). ೨, ನುಂಗು: ಸಾರ್ತಂದಗಲ್ವ 
ಲುರ್ಚಿ'ದ ಕಟ್ತಲೆಯಂ ಕುಟುಕುಗೊಳ್ಳ ಕೋಕದ್ವಯಮಂ (ಲೀಲಾವ. 
೧೩-೧೩೪) ; ಮನುಜರಂ ತಡೆಗಡಿದು ಕುಟುಕುಗೊಂಬೆನು ನಿಮಿಷಮಾತ್ರ 
ದೊಳು (ಫೋರಾಸು. ೩-೮). ಕುಡುಕುಗೊಳ್‌ : ೧. ಕುಡುಕುಗೊಳ 
ವೋಪ ಶಳುನಿಗಳೊಡವೋಗಲ್‌ ಜನಕನಾಆದಿರ್ದೊೋಡಂ (ಕಾದಂಪೂ. 
೧೫೧). ಕುಡುಕುಗೊಳು : ೧. ಕುಡುಕು ಗೊಳುತಿರ್ಪ ಪಕ್ಕಿವಿಂಡಂ 
(ನಳಚಂ. ೫೨೬) ; ಸಿಡಿದ ಕಣ್ಣಾಲಿಗಳನಾಯಿದು ಕುಡುಕುಗೊಂಡಿವು ಕಾಗೆ 
ಗಳು ( ಕುವ್ಯಾಭೀ. ೫-೩೩). [ಕುಟುಕ್ಕು + ಕೊಳ್‌] 


ಹುಟು ಕುಜೀವ (ನಾ). ಈಗಲೋ ಆಗಲೋ ಹಾರಿಹೋಗಲಿರುವ 


ಜೀವ; ಕುಟುಕುಟು ಎನ್ನುತ್ತಿರುವ ಜೀನ: ದುರ್ಯೋಧನನಿಗೆ ಇನ್ನೂ 

ಕುಟುಕುಜೀವ ಅಂಟಕೊಂಡಿತ್ತು; ಉಸಿರಾಡುವುದೇ ಕಷ್ಟವಾಗಿ ಸಂಕಟ 

ಪಡುತ್ತಿದ್ದನು (ವಚಭಾ. ೩೧೭); ಸಮಸ್ತ .ಪಂಡಿತರೂ , ,, ಎಲ್ಲಿಯೋ 

ಮರೆಯಲ್ಲಿ ಕುಟುಕುಜೀವವನ್ನು ಹಿಡಿದಿದ್ದರು (ಭಜ್ಯೋತಿ. ೭೧). 
[ಕುಟುಕು 4 ಜೀವ) 


ಕುಟುಕುದಂಬುಲ 


ಕುಟುಕುದಂಬುಲ, ಕುಡುಕುದಂಬುಲ, ಗುಟುಕುತಂಬುಲ (ನಾ). | 
ಬಾಯಲ್ಲಿ ಬಾಯಿಟ್ಟು ಕೊಡುವ ತಾಂಬೂಲ; ಕುಟುಕು 
ಕೊಟ್ಟಂತೆ ಕೊಡುವ ತಾಂಬೂಲ: ಲಲನೆ ಬಂದಮರ್ದಪ್ಪಿ ಕುಟುಕು 
ದಂಬುಲವಿತ್ತು ಕುಸ್ತರಿಸಿದಳು (ಮೋಹತ. ೧೨-೭೦) ; ಲವಲವಿಳೆಯೊಳೀವ 
ಕುಟುಕುದಂಬುಲಮೆಂಬುದವರೊಳೊಪ್ಪಿರ್ದುದು(ನಾಗಕು.೫-೨೧);ನೆರವ 
ನೇಹಂಗೈನ ಕುಟುಕುದಂಬುಲಕೆ ಬಾಯ್ದೆಆಕಿವ (ನಂದಿಮಾ. ೨೩-೨೩). 
ಕುಡುಕುದಂಬುಲ: ನುಣ್ಣಲ್ಲವ ಸಿಡಿದು ಬಾಯೊಳು ಬಾಯನಿಟ್ಟು 
ಕುಡುಕುದೆಂಬುಲನುಂ ಸವಿಯಂ ತಟ್ಟು ವ ತನಿಗಲೆಯುಪಚರೆದಿಂ 
(ಜಯಕಾ. ೨-೫೩) ; ನುಣ್ಣಲ್ಲವ ವಿಡಿದು ಬಾಯೊಳು ಬಾಯನಿಟ್ಟು ಕುಡು 
ಕುದಂಬುಲವಿಕ್ಸಿ (ಕುರಾಸಾಂ. ೩೪-೪೭). ಗುಟುಕುತಂಬುಲ: ರಂಜಿಪ 
ರತಿಯೊಳು ಗುಟುಕುತಂಬುಲ ರುಚಿ ಸಂಜೀವನವೆಂದು ತಿಳಿದು (ಮೋಹತ. 
೪-೧೦); ಬಿಗಿದಬ್ಬ ಮುಡಿವಿಡಿದು ಗುಟುಕುತಂಬುಲವಿಕ್ಕಿ ಜಿಹ್ವೆಯಿಂ 
ದುಣೆಸಬಲ್ಲೆನು (ಗುಭಚ. ೯-೨೮). [ಕುಟುಕ್ಕು 4 ತಂಬುಲ] 

ಕುಟುಕುಮಾತು (ನಾ). ಚುಚ್ಚುಮಾತು; ಕಟಕಿ: ತನ್ನ ಕುಟುಕು 
ಮಾತು ಹಿಂಬದಿಯ ಬೀಕೆ ಸಾಗಿಸಿದ್ದ ನಂಜುಂಡ (ಬಣ್ಣಮಾ. ೧೫೫). 

[ಕುಟುಕು + ಮಾತ್ತು] 

ಕುಟುಕುಮುಳ್ಳು (ನಾ). ೧. ಚುಚ್ಚುವ ಮುಳ್ಳು. ೨. (ಆಲಂ) 
ತೊಂದರೆ; ಕಿರಿಕಿರಿ: *ನನ್ನ ಸ್ವಾತಂತ್ರ್ಯ ನಿಮಗೆ ಕುಟುಕುಮುಳ್ಳಾ 
ಗಿದೆಯೇನಪ್ಪಾ?” ಎಂದು ಆಚಾರ್ಯರು ಕೇಳಿದರು (ರಾಗಿಣಿ. ೫). 

[ಕುಟುಕ್ಕು + ಮುಳ್ಳು (ಆ ಮುಳ್‌)) 

ಕುಟುಕ್ಳು "ಕುಟುಕ್ಕು' ನೋ. | 

ಕುಟುಪು (ನಾ). (2): ಸಿಡಿಲ ಪೊಡಪು ಘುಡುಘುಡಿಸುತ ಮಿಂಚಿನ 
ಕುಟುಪ್ರು ಮೋಡದಿ ಹೊಳೆ ಹೊಳೆದು ಬಿಡದೆ ಸುರಿವ ಮಳೆಯಲಿ 
ತರುಮೂಲದಿ ತಡೆದಿರ್ದನಾ ಮುನಿರಾಜ (ಅನಂಚ. ೪-೫೧). (?) 

ಕುಟುರನಕ್ಕಿ (ನಾ). "ಕುಟುರ೯ ಎಂದು ಧ್ವನಿಮಾಡುವ ಹಕ್ಕಿ; 
ಪಾರಿವಾಳ (?): ಸಳನಂ ಕುಟುರವಕ್ಕಿಯಂ ಬಿಡದಿರದೆ ಬೆಂಬತ್ತು 
ತೆಳ್ಬಟ್ಟು ತೊಡೆವಂತೆ (ಶ್ರೀರಾಮಾ. ೨೪೯-೫೬೪). [ £ಕುಟುರ್ದು+ ಪಕ್ಕಿ] 

ಕುಟುರು (ಕ್ರಿ). ಪಾರಿವಾಳದ ಹಾಗೆ ಧ್ವನಿಮಾಡು : ನಾರಾಯಣ 
ಆಕೆಯ ಕಿನಿಯೊಳಕ್ಕೇ ಕುಟುರುತ್ತಿದ್ದ (ರಂಗವ. ೨೩). [?) 

ಕುಟುರ್ಕು, ಗುಟರು, ಗುಟುರು, ಗುಟ್ಟರು (ನಾ). ೧. ಪಾರಿವಾಳ 
ಮೊದಲಾದ ಪಕ್ಷಿಗಳ ಕೂಗು: ಮಾಡಿನ ಸೂರಿನ ಮೇಲಿದ್ದ ಕಾಗೆ 
ಕುಟುರು ಹಾಕಿದಾಗಲೇ ಏಕೋ ಅಪಶಕುನದ ಸೂಚನೆ ಕಾಣುತ್ತಿದೆ” 
ಎಂಬ ಭಯ ಅವನನ್ನು ಅವರಿಸಿತು (ಪದ್ಮಸ. ೧೬೭). ೨. ಎತ್ತು 
ಅಥವಾ ಹೋರಿಯ ಡುರುಕು. ಗುಟರು: ೨. ಬಸವಣ್ಣನ 
ಮುಂದೆ ಹುಲ್ಲು ಹಾಕಿಸಲು ಅದು ಅದನ್ನು ತಿಂದು ತೇಗಿ ಗುಟಿರು ಹಾಕಿ 
ತೆಂದು ಹೇಳುತ್ತಾರೆ (ಭಜ್ಯೋತಿ: ೧೫೩). ಗುಟುರು : ೨. ಗುಟುರು 
ಹಾಕುವಂತೆ ಹೂಂಕಾರ ಮಾಡಿದನು (ಎಳೆಕ. ೨೫); ಮೃಗಶಿರ 'ಮಳೆ 
ಬಿದ್ದಕೆ ಮುದಿಯೆತ್ತು ಗುಟುರು ಹಾಕುತ್ತದೆ (ಗಾಜಿ). ಗುಟ್ಟಿರು. 
"ಗುಟ್ಟಿರಿಕೆ' ಪರಾ. [?. ! ತುಳು. ಕುಟ್ರು) 

ಕುಟುರ್ಕು(ನಾ).ಉಬ್ಬಿದ ಕೆನ್ನೆ ಕೆನ್ನೆಯ ಮೇಲ್ಭಾಗ ಉಬ್ಬಿರುವಿಕೆ: 
ಅವಳ ಮುಖದಲ್ಲಿ ಕುಟುರು ಎದ್ದು ಕಾಣುತ್ತಿತ್ತು (ರೂಢಿ). [?) 

ಕುಟ್ಟಕ (ನಾ). ೧. ಗುಣಿಸುವ ಸಂಖ್ಯೆ. ೨. ಒಂದು ಬಗೆಯ ಗಣಿತ: 
ಈಗ ನಾವು ಬೀಜಗಣಿತವೆಂದು ಕರೆಯುವುದನ್ನು ಬ್ರಹ್ಮಗುಪ್ತನು ಕುಟ್ಟಕ | 
ವೆಂದು ಕರೆದಿದ್ದಾನೆ (ಗಣಿಚ. ೨೪೧). ೩, ಪುಡಿಮಾಡುವುದು : 


೧೯೦೬ 


5 


ಹಾ 
ಅ 


ಕಾಣಿ 
ಲೂ 


40 


ಕುಟ್ಟಕ ಎಂದರೆ ಪುಡಿಮಾಡುವುದು (ಗಣಿಚ. ೨೪೧). ೪. ಫುಡಿಮಾಡು |4 


ವವನು. [ಸಂ.] 


ಕುಟ್ಟಿ 

ಕುಟ್ಟಿಕ್ಕಿ (ನಾ). ೧. ಕುಟ್ಟಿದ ಅಕ್ಕಿ: ಎಲೆಗಳಿಂದೆಯುಂ ಕುಟ್ಟಿ ಕ್ಕಿಗಳಿಂ 
ದೆಯುಂ ಪಲ್ಲಳಿಂದಂ ಸುಲಿದ ಧಾನ್ಮಂ ಗಳಿಂದೆಯುಂ. . .ದೇಹಧಾರಣೆಯ 
ನೆಸಗುತ್ತಂ(ಭಾರಶಾಂ.೧೭-೧೧೫); ಪಟ್ಟ ಣದಹಾದೀಲಿಕುಟ್ಟಕ್ಕಿತೊಳ್ಳೋಳೆ 
(ಹುಟ್ಟಹ. ೫೭). ೨. ಒಂದು ಬಗೆಯ ಗಿಡ: “ದುಗ್ಗಬೀಜ- ಹಾಲು 
ಗುಂಬಳ, ಕುಟ್ಟಿ ಕ್ಕಿ? (ಓಷಧಿ. ೭೮). [ಕುಟ್ಟು ಅಕ್ಕಿ] 

ಕುಟ್ಟಿಣ, ಕುಟ್ಟಣಿ,, ಕುಟ್ಟಾಣಿ (ನಾ). (ಎಲೆ ಅಡಕೆಯನ್ನು) 
ಕುಟ್ಟುವ (ಹಿತ್ತಾಳೆ ಅಥವಾ ಕಬ್ಬಿಣದ) ಸಾಧನ. ಕುಟ್ಟಿಣಿ, : 
“ಕುಟ್ಟಿಣಿ, ಒರಳಿನಲ್ಲಿ ಅಥವಾ ಕಲಬತ್ತಿನಲ್ಲಿ ಕುಟ್ಟುವುದಕ್ಕೆ ಬಳಸುವ 
ಮೋಟು ಹಾರೆಯಂತಹ ಒಂದು ಸಲಕರಣೆ? (೫6. ಇಂಕನಿ). 
ಕುಬ್ಬಾಣಿ: ಎಲೆ ಆಡಿಕೆಯ ಕುಟ್ಟಾಣಿಯನ್ನು ಅಲ್ಲಿಯೇ ಬಿಟ್ಟು 
ಅವಳು ಒಳಗೋಡಿದ್ದಳು (ಅಲ್ಪವ. ೧೩೨). [ಆ ಸಂ. ಕುಟ್ಟಿನ] 

ಕುಟ್ಟಣಿ, "ಕುಟ್ಟಣ? ನೋ. 

ಕುಟ್ಟಣಿ, (ನಾ). - ಕುಂಟಿಣಿ. (ಆ ಸಂ. ಕುಟ್ಟನೀ, ಕುಟ್ಟನೀ) 

ಕುಟ್ಟಣಿಗೆ (ನಾ). - ಕುಟ್ಟಣ: ಮುದುಕನು ಕುಟ್ಟಣಿಗೆಯಿಂದ ಎಲೆ 
ಆಡಕೆ ಕುಟ್ಟ ಕೊಳ್ಳುತ್ತ ಕುಳಿತಿದ್ದನು (ರೂಢಿ). [ಕುಟ್ಟಣಿ + ಇಗೆ) 

ಕುಟ್ಟನ (ನಾ). ೧. ಕುಟ್ಟುವಿಕೆ. ೨. ಕತ್ತರಿಸುವಿಕೆ: ಕುಟ್ಟನ... 
ದುರ್ಭೋಗ್ಯ ನಾನಾ ವಿಧಾ ಸಂಖ್ಯಾತತೀವ್ರ ವೇದನಾರೂಪಂಗಳಾಗಿ 
(ವಿವೇಕ. ೧೮೧) ; ನಿಲಿಸೀ ರಂಗದ್ವಾರಕೆ ಬಲಕೃಷ್ಣರ್‌ ಬರ್ಕುಮವರನೀ 
ಯಾನೆಯ ಕೈಗೊಲೆ ಕೋಲ್ಲಳಿಟತದಿಂ ಪದತಲ ಕುಟ್ಟಿನದಿಂದಮಟ್‌ವ 
ನೆಯಿರ್ಹಿ ಸು (ವಿಷ್ಣುಪು. ೫-೫-೨೦). (ಸಂ. 

ಕುಟ್ಟಮಿತ (ನಾ). [ಕಾವ್ಯಮಾ] ನಾಯಿಕೆಯ ಹತ್ತು ಬಗೆಯ 
ಶೃಂಗಾರ ಭಾವಗಳಲ್ಲಿ ಒಂದು; ತನ್ನ ಪ್ರಿಯಕರನ ಚೇಷ್ಟೆಗಳಿಗೆ 
ಒಳಗೊಳಗೆ ಸಂತೋಷ ಪಡುತ್ತಿದ್ದರೂ ವಿರೋಧವನ್ನು ವ್ಯಕ್ತ 
ಪಡಿಸುವಿಕೆ: ಅದಯಾಲಿಂಗನ ದಂತಚ್ಛದ ಕೇಶಗ್ರಹಣಮತನುಕೇಳೀ 
ನಿಭನಂ ಮೃದು ಕಠಿನಾತ್ಮಕಮಂತದು: ಸುದಕಿಗೆ ಕುಟ್ಟಿಮಿತಮೆಂಬ 
ಪೆಸರಂ ಪಡೆಗುಂ (ಶೃಂಗಾರ. ೨-೭೨). (ಸಂ.] 

ಕುಟ್ಟಿರಿ, ಕುಟರಿ (ನಾ). ಕುಪ್ಪೆ; ರಾಶಿ; ಗುಪ್ಪೆ: ಹೊಲದ ಮಧ್ಯದಲ್ಲಿ 
ಕಲ್ಲು ಕುಟ್ಟಿರಿಗಳನ್ನು ಹಾಕಬಾರದು (ಕೃಸಿಸ್ರ. ೪೧); ಹೊಟ್ಟಿ ನ 
ಕುಟ್ಟಿರಿಯ ಎಡಭಾಗದಲ್ಲಿಟ್ಟು ಪೂಜೆಮಾಡಿ (ಕನ್ನಜಾ. ೧೬೨). ಕುಟರಿ: . 
ಹೊಲದ ಮಧ್ಯದಲ್ಲಿ ಕಲ್ಲು 'ಕುಟರಿ. .. ಮುಳಗಲಕಂಟ ಮುಂತಾದ 
ಗಡಿಗಳಿದ್ದರೆ (ಕೃಷಿಪ್ರ. ೨೫). [ಆ ಕುತ್ತಜಿ?) 

ಕುಟ್ಟಿವಳಿ (ನಾ). ಹುಟ್ಟುವಳಿ (9): ಈ ಗ್ರಾಮಗಳು ರೇಖೆಪ್ರಮಾಣಿಗೆ 
ನಷ್ಟವಾದ ಸಂಬಂಧ ರೂಪುವಮಾಡಿ ಕುಟ್ಟಿ ವಳಿಯಮಾಡಿಕೊಂಡ ಈ 
ಇಂನೂರ ಇಪ್ಪತ್ತೆರಡು ವರಹನನೂ ಪೂರೈಸಿಕೊಂಡು (ಎಕ. 111, 
ಶಿವಮೊ, ೨-೧೨೩; 1641). [?1 

ಕುಟ್ಟಿಹಾರಿಕೆ (ನಾ). - ಕುಟಿಹಾರಿಕೆ : (8). [ಆ ಸಂ. ಕುಟಹಾರಕಾ] 

ಕುಟ್ವಾಣಿ "ಕುಟ್ಟಣ' ನೋ. 

ಕುಟ್ಟ, (ನಾ). ಮಗು; ಹುಡುಗ: ಸ್ವಸ್ತಿಶ್ರೀ ಸಿಯಗೆಲ್ಲ ಉರಾಳ್ಸಿ 
ಕೆಜೂರ್ಗ್ಗೊಳೆ ಅx ೫ ಕುಟ್ಟ ಬಾಗೆ ಊರೇಜಕಿನುಳ್ಳೆ ಜಸಿದು ವಿಲ್ಡೂರ್‌ 
(ಎಳ, ೩೪1, ತುಮಕೂ. ೯೯-೪; 780) ; ಏನು ಮಾಡಿದರೂ ಈ ಭಿಲ್ಲರ 
ಕುಟ್ಟಿಗಳ ಹೆಮ್ಮೆ, ಹಾರಾಟಗಳನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲವಲ್ಲ 
(ಕೋಟಚ., ೩೨). (ದೇ. | ತಮಿ. ಮಲ. ತುಳು. ಕೊಡ. ಕುಟ್ಟ) 

ಕುಟ್ಟ (ನಾ). (ಕರಾ) ಚಿಕ್ಕಗೂಟ; ಬೆಣೆ; ಚಿಣ್ಣಿ: ಆ ತೂತುಗ 

ಳೊಳಗೆ ಅಡ್ಡ ಸೇರುವಂತೆ ನಾಲ್ಕೈದು ಗಟ್ಟಿಯಾದ ಕೋಲುಗಳು. 

ಅಪುಗಳನ್ನು ಬಿಗಿಯಲು ಬೇರೆ ಸಣ್ಣ ಸಣ್ಣ "ಕುಟ್ಟ'ಗಳು (ರಕ್ತರೂ. ೨). 

"ಕುಟ್ಟಿ ದೊಣ್ಣೆ? ಪರಾ. [+ ತುಳು. ಕುಟ್ಟ] 


-ಕುಟ್ಟಿ ೧೯೦೭ ಕುಟ್ಟಿ 
-ಕುಟ್ಟಿ (ನಾ). - -ಕುಟಗ್ಗ. "ಮರಕುಟ್ಟಿ' ಪರಾ. (ಕುಟ್ಟು,*-ಇ್ಯ]| | ಹುಟ್ಟಿಸು (ಕ್ರಿ). ಕುಟ್ಟುವಂತೆ ಮಾಡು; ಹೊಡೆಯಿಸು : ಕುಟ್ಟಸಿದಂ 
ಕುಟ್ಟಿಕೆ, (ನಾ). ಕುಟ್ಟುವಿಕೆ: (8). [ಕುಟ್ಟು + -ಇಕೆ) ನೆಂಟಿಸಿದಂ (ಶಮದ. ಮ. ೨೩೧ ಪ್ರಯೋ) ; ಘೋರ ಮೃತ್ಯುವಿನ ಕೈ 


ಕುಟ್ಟಿಕ್ಕೆ, ಕುಟ್ಟಿಗೆ (ನಾ). ಕುದುರೆಯ ದೇಹದ ಒಂದು ಭಾಗ: 
ನವಮಾಸದೊಳಗೆ ಮಧ್ಯಂ ಧವಳಚ್ಛವಿಯಾಗೆ, ಮಧ್ಯ ಮೋತ್ತಮನೆರಡುಂ 
ಧವಳಂಗಳಾಗೆ ಕುಟ್ಟಕೆಲವು, ನಿಡಿಯವು (ಅಶ್ವವೈ. ೫-೧೦) ್ಯ ತಳದೊಳು 
ಕುಟ್ಟಕೆಯೊಳು ಬಾಯಲ್ಲಿ ಕಂಕುಳಲ್ಲಿ ಕಣ್ಮನೀರು ಬಿಡುನ ಕಾವಿನಲ್ಲಿ 
(ಅಶ್ವನೈ. ೧೩-೨೧ ಟೀಕು). ಕುಟ್ಟಿಗೆ: ಬಿದಿರದು ಮೈ ಯನ ಣಂ 
ತಾಂ * ಕುಟ್ಟಿಗೆಯಂ ತಾಂ ಬಲಿವುತಿರ್ದಡಂತದು ಮರಣಂ 
(ಅಶ್ವವೈ. ೭-೬೫). (2) 

ಕುಟ್ಟಿಗ (ನಾ). ಒಂದು ಬಗೆಯ ಆಟ; ಲಾಗ ಹಾಕುವುದು: 
ಗುಡುಗು ಗುತ್ತಿನ ಚಂಡು... ನಿಡುಗವಣೆ ಕೆಡಹು ಕುಟ್ಟಗನಾದಿ 
ಯಾದವ ಗಡ ವಿನೋದದಲಾಡಿದರು (ಕುವ್ಯಾಆ. ೬-೨). [2] 

ಕುಟ್ಟಿಗೆ "ಕುಟ್ಟಿಕ್ಕೆ' ನೋ. 

ಕುಟ್ಟಿಚಾತ (ನಾ). ಒಂದು ಬಗೆಯ ಕ್ಷುದ್ರ ದೇವತೆ; ಜಕ್ಕಿಣಿ. 
"ಕುಟ್ಟಿ ಚಾತ ವಿದ್ಯೆ? ಪರಾ. 

[ದೇ.॥ ತಮಿ. ಮಲ. ಕುಟ್ಟಿ ಚ್ಛಾ ಸ 


ಕುಟ್ಟಚಾತನಿದ್ಯೆ (ನಾ). ಮಾಯಾನಿಣ್ಯಿ ; ದ್ರಜಾಲ; 
ಕಣ್ಯ ಟ್ಟು: (| [ಕುಟ್ಟಿ ಚಾತ + 1 
ಕುಟ್ಟತ (ಗು). ೧. ಕುಟ್ಟಿ ಪುಡಿಮಾಡಿದ; : ಚೂರುಮಾಡಿದ. 


೨. ಚಪ್ಸಟಿಗೊಳಿಸಿದ : (೪). [ಸಂ.] 

ಕುಟ್ಟಿತತೋರಣ (ನಾ). ಚಪ್ಪಟಿಯಾಗಿರುವ ತೋರಣ; ಹಲಗೆ 
ತೋರಣ: ಇದರ ಕುಟ್ಟಿತತೋರಣದಲ್ಲಿ ದಶಾವತಾರಗಳಿವೆ 
(ಹೊಯ್ಸವಾ. ೪೭). [ಕುಟ್ಟಿ ತ + ತೋರಣ] 

ಕುಟ್ಟಿ ದಾಣೆ "ಕುಟ್ಟಿ ದೊಣ್ಣೆ ನೋ. 

ಕುಟ್ಟೆ ದೊಣ್ಣೆ, ಕುಟ್ಟ ದಾಣೆ (ನಾ). (ಕರಾ) ಚಿಣ್ಣಿಕೋಲು : 
ಟಃ ಪ್ರೀತಿಯ ಅಟ "ಕುಟ್ಟದೊಣ್ಣೆ' ಆಡುವರು (ಹೋರಾಟ. ೨). 
ಕುಟ್ಟ ದಾಣೆ: ಈ ಕುಟ್ಟಿದಾಣೆಯ ಬಡಿದಾಟವು ಕ್ರಿ ಕ್ರಿಕೇಟಂತೆ. ಹಳ್ಳಿಯ 
ಸತ ಈ ಆಟವನ್ನು ಆಡಿದರೆ ಕು ಸ್ರ ದಾಣೆಯಂತೆ 
(ಕುಟ್ಟಿ ದೊ. ೩೪). [ಕುಟ್ಟ *- ದೊಣ್ಣೆ. 

ಕುಚ್ಚಿನಿ (ನಾ). - ಕುಂಟಣಿ: ಕುಟ್ಟನಿ ಕೆಯ್ಗಳಂ ಮುಜಿದು ಬಯ್ಮಳ 
ನಂಗನಂ (ಅರ್ಧನೇ. ೪-೧೫೦) ; ಕೆಳೆಯಿಂ ಮನೆವಾಲಕ್ತಿಗೆಯ್ಲೆ ಮೇಣೀ 
ವನುಮಕ್ಕೆ ಪಟಕ್ಕೈಯೊಳೆ ಪಟ್ಟಿಕೆ ಕುಟ್ಟ ನಿಯಟ್ಟದಿಕರುುಮೇ 
(ಚಿಕವಿ. ಹ. [ಸಂ. ಕುಟ್ಟ ನೀ] 

ಕುಟ್ಟಮ (ನಾ). ಸಮಮಾಡಿದ ನೆಲ; ನೆಲಗಟ್ಟು; ಬಗೆಬಗೆಯ 
ಕಲ್ಲುಗಳನ್ನು ಹೊಂದಿಸಿದ ನೆಲಗಟ್ಟು: “ಕುಟ್ಟಿ ಮಂ, ಬದ್ಧ ಭೂಮಿಕಂ 
-ಈ ೨ ನೆಲಗಟ್ಟು? (ಹಲಾಯು. ೪೯-೧೩೯) ; ಇಂದ್ರನೀಲಮಣಿ ಕುಟ್ಟಮ 
ಸಂಕ್ರಾಂತ ಮಾಕ್ತಿಕಧಾಮಾಭಿರಾಮದೊಳ್‌ (ಆದಿಪು. ೮-೬೭ವ); ಹರಿ 
ನೀಳರತ್ನ ಕುಟ್ಟಿಮಡೊಳ್‌ ದಟ್ಟಡಿಯಿಡುವ ತನೂಭವಂ (ಮಲ್ಲಿಪು. 
೩-೧೧೮); ಮರಕತಮಣಿ ಕುಟ್ಟಿ ಮದೊಳ್‌ (ನೇಮಿಪು. ೮-೯೬). [ಸಂ.] 

ಕುಟ್ಟಿನುಂಜೊರೆ (ಕ್ರಿ). ನೆಲಗಟ್ಟನ್ನು ರಚಿಸು: ದೇವಕಾರುಕಂ 
ಪರುಷದಜ?ಯಿಂ ಕುಟ್ಟ ಮಂಬೊರೆದು ತಾರಾಳಿಯಿಂ ಮಿಜುಪ ಕುಡ್ಕಮ 
ನೊಡರ್ಚಿ (ಮದೇಪು. ಗ! [ಕುಟ್ಟಿಮ + ಪೊರ್ಕಿ] | 

ಕುಟ್ಟ ಮತಂತ್ರ (ನಾ). ಬಿಂಬಾಗಮದ ಹದಿನೈದು ಭೇದಗಳಲ್ಲಿ | 
ಜಡ `ಹತುರ್ಮುಖತಂತ್ರ . ತುಲಾಯೋಗ ಕುಟ್ಟ ಮತಂತ್ರ 
ಸರ್ವಶೇಖರಮಹಾವಿದ್ಯೆ NEY ಬಿಂಬಾಗೆಮದ 'ಹದಿಸೈದು 
ಭೇದಂಗಳು (ವಿವೇಕ. ೬೧). [ಕುಟ್ಟಮ + ತಂತ್ರ] 


10 


20 


25 


93 


40 


ಭತ್ತ ಕುಟ್ಟಿಸುವರು (ಪುರಂದ. ೧-೧೪೫-೩); 
ಭೇರಿಯಂ ರಾಮಚಂದ್ರಮನು (ಜಿರಾಮಾ. ೩೨೯-೬). 
[ಕುಟ್ಟು * -ಇಸ್ಕು) 

ಕುಟ್ಟು; (ಕ್ರಿ). ೧. ಹೊಡೆ; ಬಡಿ; ಗುದ್ದು ; ಚಚ್ಚು; ಬಾರಿಸು: 
*ಕುಟ್ಟು- ತಾಡನೇ” (ಶಮಧಾ) ; ಸುಭಟರಟ್ಟಿ ಗಳನೆಟ್ಬಟ್ಟ ಕುಟ್ಟುವ 
ತೊಂಡು ಮರುಳ್ಗಳುಂ (ಪಂಪಭಾ. ೧೦-೧೧೬ ವ); ಕಟ್ಟು ಕುಟ್ಟು ಕಡಿ 
ಸೀಳ್‌ ಕೊಲ್‌ (ಪುಸ್ಪಪು. ೧೩-೩೯); ನಿಶ್ಶಂಕನೆಂತಹ ಬಲ್ಲಿದರನಆಕ ಯಟ್ಟ 
ಕುಟ್ಟುವನು (ಬಸಪು. ೨-೧೫) ; ಮಸ್ತಕದಲಿ ಕುಟ್ಟಿದ ಗದೆಯ 
ಗಾಯದಲಿ (ಮೋಹತ, ೧೨-೭೩); ತುರುಕರ ಮಾರ್ಬಲವ ಕುಟ್ಟ 
ಕೋಳಾಹಳಿಸುವೆನು (ಕಂನವಿ. ೧೨-೮೪). ೨. ಹೇಳು; ಗಟ್ಟಿಯಾಗಿ 
ಉಚ್ಛರಿಸು: ಕಟ್ಟಿಗೆಕಾಜರು ದೊರೆಗಳ ನಾಮವ ಕುಟ್ಟಿ ಕಾಣಿಸಿದರೇ 
ನೆಂಬೆ (ಭರ ಚ. ೩೯-೨೦). "ಗೊಣಗುಟ್ಟು?, *ಬುಸುಗುಟ್ಟು', 
"ಮಾತುಗುಟ್ಟು', "ವಟಗುಟ್ಟು' ಪರಾ. ೩. ವಿತ್ಯ ಒನಕೆ 
ಮೊದಲಾದವುಗಳಿಂದ ಏಟುಹಾಕಿ; ಬತ್ತದ ಹೊಟ್ಟು ತೆಗೆ: 
ಬಿಡದುಯ್ಯಂ ಕುಟ್ಟ ಪದೆದಕ್ಕಿ ಯನಣಸುವ ಬೆಳ್ಚನುವಂ (ಧರ್ಮಾಮೃ. 
೬-೧೬೮) ; ವೇದಶಾಸ್ತ್ರ ಪುರಾಣಾಗಮಂಗಳೆಲ್ಲ ಕೊಟ್ಟಿ ಣವ ಕುಟ್ಟುತ್ತ 
ನುಚ್ಚು ತೌಡು ಕಾಣಿ ಭೋ ಇನ ಕುಟ್ಟಲೇಕೆ (ಮಹಾದೇ. ೧೯-೩); 
ಒಣಗಿಸಿ ಕುಟ್ಟಿ ಲ್‌ ನುಚ್ಚ್ರಾಗದಂತೆ (ದಶಕು. ೧೨-೧೧೯) ; ಬಿದಿರಕ್ಕಿಯನು 
ತಂದು ಕುಟ್ಟಿಯೋಗರನಟ್ಟು (ನೀಮಿಸಂ. ೨-೯೭) ; ಪಲ್ಟಿ ಣ ಕ್ರೈ 
ಹೋದರೂ ಕುಟ್ಟೋದು ತಪ್ಪದು (ಗಾದೆ). 

[ದೇ. ॥ ತಮಿ. ಮಲ. ತುಳು. ತೆಲು. ಕುಟ್ಟು] 

ಕುಟ್ಟು (ನಾ). ೧. ಹೊಡೆತ; ಪೆಟ್ಟು: ಎಲ್ಲಿ ನೋಡಿದರಲ್ಲಿ ಕೊಲೆ 
ಕುಟ್ಟು ಕಳವುಗಳ್‌ (ತುರಂಗ. ೯೧-೭). ೨. ಅಜೀರ್ಣ ಮೊದಲಾದುವು 
ಗಳಿಂದ ಕರುಳಿನಲ್ಲಾಗುವ ನೋವು; ಕಚ್ಚು ಹಿಡಿದು ಕೊಳ್ಳುವುದು. 
"ಹುಟ್ಟುಹಿಡಿ? ಪರಾ. ೩. ಪುಡಿ; ಚೂರ್ಣ. (ಆ ಕುಟ್ಟು) 

ಕುಟ್ಟುವನಿ (ನಾ). ಕುಟ್ಟುವ ಹನಿ; ಜಡಿಮಳೆ: ಮರಕತದ ಮಳೆ 
ಗಜಕಿಯೆ ಮಾಣಿಕದ ಹನಿ ಹನಿಯೆ , , . ಗೋಮೇಧಿಕದ ಕುಟ್ಟುವನಿ 
ಬೀಳೆ ಹರಿನೀಲರತ್ಸಂಗಳಾ ಸರಿ ಕುಟ್ಟ ವೈಡೂರ್ಯ ಮಣಿಯ ಚೆಳ್ಳರಿ 
ಹುಯ್ಕೆ (ಸಮ್ಯಕೌ. ೭-೩೪). [ಕುಟ್ಟು * ಪನ್ನ] 

ಕುಟ್ಟುಹ (ನಾ). ಕುಟ್ಟುವಿಕೆ. "ಪಲ್ಲುಟ್ಟುಹ', "ಪೊಪ್ಪುಗುಟ್ಟುಹ' 
ಪರಾ. [ಕುಟ್ಟು + -ಹೃ]: 

ಕುಟ್ಟುಹಿಡಿ (ಕ್ರಿ): ಕರುಳು ಹಿಸುಕಿದಂತಾಗಿ ನೋವಾಗು: ನಕ್ಕು 
ನಕ್ಕು ಹೊಟ್ಟಿ ಕುಟ್ಟುಹಿಡಿಯಿತು (ಎರಸೆ. ೬೪); ಸ್ಟೇಶನ್ನು ಹತ್ತಿರ 
ಬಂದಂತೆ ನನ್ನ ಮತ್ತು ದತ್ತೂನ ಹೊಟ್ಟಿ ಕುಟ್ಟುಹಿಡಿದಂತಾಯಿತು 
(ಸ್ಮೃತಿಚಿ. ೨೫೦). [ಕುಟ್ಟು * ಹಿಡಿ, ( ಸಿಡಿ) 

ಕುಟ್ಟಿ, ಕಟ್ಟಿ (ನಾ). ೧. ಮರವನ್ನು ಕೊರೆದು ಹುಡಿಮಾಡುವ 
ಹುಳು : -ವಿಷಯಪ್ರವೃತ್ತಿಯುಂಟಾದರೆ ಕುಟ್ಟಿಹಿಡಿದಹಾಗೆ; ಅರಥ 
ಪದಾರ್ಥವನ್ನು ಎಲ್ಲಿ ಎಸೆದರೂ ಅದನ್ನು ಒಳಗಿಂದ ಕುಟ್ಟಿ ತಿಂದು 
ಲೊಡ್ಡು ಮಾಡುತ್ತ ಲೇ ಇರುತ್ತ ಜಟಾ ೩೨೫) ; ಕೂತದ್ದು ಕುಟ್ಟಿ 
ಗೇದದ್ದು ಚೇಗು (ಗಾಜಿ). ೨. (ಆಲಂ) ಹಾಳಾಗುವಿಕೆ ; ನಾಶವಾಗು 
ವಿಕೆ: “ಾಜಶಕ್ತಿಯ ಮೂಲಕ್ಕೇ ಕುಟ್ಟಿ ಹಿಡಿದಿದೆ (ಬಾಣಆ. ೩೪೫). 
ಕಚ್ಚೈ: ೧. ಬಿದಿರಿಗೆ ಕಟ್ಟಿ ಹಿಡಿಯಿತು (ರೂಢಿ). 

ಕುಟ್ಟಿ ಹುಡಿ ಇ ಕುಟ್ಟೆ ಹುಳು ಹಿಡಿದು ಉದುರುವ ಪುಡಿ. 
[5-ಕುಳು. ಕುಟ್ಟಿ] 


ಕುಟ್ಟಿಸಿದನಾನಂದ 


ಕುಟ್ಟಿಗೊಳ್‌ 


ಕುಟ್ಟಿಗೊಳ್‌ (ಕ್ರಿ). ಹುಳುಹಿಡಿದು ಟೊಳ್ಳಾಗು ; ಲೊಡ್ಡಾಗು: 
ಬಲ್ಲವಗೀ ತನು ಸ್ಥಿರವಲ್ಲ ಕುಟ್ಟಿಗೊಂಡಲ್ಲವೈಯೆಂದನಾ ಚಕ್ರಿ 
(ಭರಚ. ೭೬-೩೪). [ಕುಟ್ಟಿ + ಕೊಳ್‌] 
ಕುಟ್ಟಿ ಗೋಲ್‌ (ನಾ). ಚರ್ಮದ ಪಟ್ಟ (7) : “ಕು [ಪಾಠಾಂ. ಆ) 
ಟ್ವಿಗೋಲ್‌' ಬಾರಡಮದಕ್ಕು* (ಮಂಗರಾ. ೧೦೨-೩). 5 
[ಕುಟ್ಟಿ ? * ಕೋಲ್‌] 
ಕುಟ್ಟೆಫೈಸೆಲು (ನಾ). ಪೂರ್ತಿ ತೀರುವಿಕೆ; ಸಂಪೂರ್ಣ ನಾಶ: 
ಹೀಗಿಯೆ ಆದಲ್ಲಿ ಮುಂದ೦ರಿದಲ್ಲಿ ನಾವು ಸಂಪೂರ್ಣ ಕುಟ್ಟಿಫೈಸಲು 
(ಮಣ್ಣನಂ. ೫೮). [ಕುಟ್ಟಿ ? + ಫೈಸಲ್‌) 
ಕುಟ್ಟಿವುಟು, ಕುಟ್ಟಿಹುಳು (ನಾ). - ಕುಟ್ಟಿ: ಕುಟ್ಟಿವುಟು ಕೊಟ? |10 
ದೊಡೊಂದಕ್ಕರಮಾಗಿ ತೋರ್ಪಂತೆ ಏನಾನುಮೊಂದಜಅಣವೊ 
ರೊಂದಪ್ಪುದು (ಮಿತ್ರಗೋ. ೩೫); ನಿನ್ನಟ್ಟಿ ಯಲ್ಲು ಕುಟ್ಟಿ ವ್ರಬುಗಳ್ಳೆ 
* “ಹೋಟಗೆಯಕ್ಕುಂ (ರಾಮಾಶ್ವ. ೮೬-೨೧). ಕುಟ್ಟಿಹುಳು : ಚಿಂತೆ 
ಅವನನ್ನು ಕುಟ್ಟಿ ಹುಳುವಿನಂತೆ ಕೊರೆಯುತ್ತಿತ್ತು (ಮಗಮಾಂ. ೯೩೬). 
[ಕುಟ್ಟಿ * ಪುಟು] 15 
ಕುಟ್ಟಿಹುಳು "ಕುಟ್ಟಿ ವುಟು' ನೋ. 
ಕುಟ್ಟೊರಳು (ನಾ). ಕುಟ್ಟುವ ಒರಳು; ಕಲಬತ್ತು ; ಕುಟ್ಟಣಿ: 
ಕುಟ್ಟೊರಳಿನಲ್ಲಿ ಅಜ್ಜಿಗಾಗಿ ಎಲೆ ಅಡಕೆ ಹೊಗೆಸೊಪ್ಪು ಸುಣ್ಣ ಎಲ್ಲ 
ಹಾಕಿ ಕುಟ್ಟುತ್ತಿದ್ದಳು (ಮಲೆಮ. ೭೫೧). 
[ಕುಟ್ಟು, * ಒರಳ್ಳು (ಆ ಒರಲ್‌,)] 20 
ಕುಟ್ಮಲ, ಕುಟ್ಮಳ (ನಾ). ೧. ಅರಳುಮೊಗ್ಗು ; ನನೆ; ಮುಗುಳು: 
ಕುಂಕುಮದ ಕುಟ್ಮಲದ ಪದಕದಿಂ (ಕಾದಂಉ. ೭೮೬); ಆದೆ ಮಲ್ಲಿಕಾ 
ಕುಟ್ಮಲಂ ಸಂಗಗೆಂಡೆನುತೆ (ಬಸರ. ೩-೨೫). ೨. [ಛಂದ] ಹದಿನಾಲ್ಕು 
ಅಕ್ಷರಗಳಿಂದಾಗುವ ಒಂದು ಅಕ್ಷರವೃತ್ತದ ಹೆಸರು : ಕುಟ್ಮಲಮೆಂಬ 
ವನಮಯೂರಂ - ಭಜಸನಗಗಂ ಯತಿ ಪಂಚಮದೊಳ್‌ ಅಥವಾ 
ವಾರುಧಿಯೊಳ್‌ (ಛಂದೋಂಬು. ಕಿ. ೨-೧೭೫). ಕುಟ್ಮಳ: ೧. *ಸಜ್ಜ 
ಕಮುಂ ಮುಗುಳು ಮೊಗ್ಗೆ ಕುಟ್ಮಳಮದು ತಾಂ? (ಕವಿಕಂ. ೭೪); 
ಕುಟ್ಮಳೌಘವಾದುದು ಕುಟಿಜಂಗಳೊಳ್‌ (ಜಗವಿ. ೪-೬); ದಿವಿಜನದಿಯ 
(ಸಂ. 
30 
55 
| 
40 


ಆಂಬುಜರಿಫು 


ಕೈರವಂಗಳ ಕುಟ್ಮಿಳಾವಳಿಗಳೋ (ಹಚಳಾ. ೩-೭೯). 
ಕುಟ್ಮಲಮುಯೂರ (ನಾ). ಆ ಕುಟ್ಮಲ ೨: 
ದ್ಮುಮಣಿಮಾರುತಬಲಾರಿ ತ್ರ್ಯಂಬಕ ಯುಗಂ ವಿರತಿ ಪಂಚಮ 
ದೊಳಿರ್ದಂದಂಬುರುಹ ಲೋಲನಯನೇ . . . ಕುಟ್ಮಿಲಮಯೂರಂ 
(ಛಂದೋಂಬು, ೨-೧೦೨). [ಕುಟ್ಮಲ + ಮಯೂರ] 
ಕುಟ್ಮಿಲ್ಯ (ನಾ). - ಕುಟ್ಮಲ: ಕೊಲೆದಿವ್ಮಂ . . . ಅಬ್ದಕರ್ಣಿಕೆ ಗೃಹಂ 
ಕುಟ್ಮಲ್ಕ ಕೋಶಾಹ್ವಯಂ (ನಾನಾರ. ೫೩). (?] 
ಕುಟ್ಮಳ *ಕುಟ್ಮಲ' ನೋ. 
ಕುಟ್ಮಳಿತ (ಗು). ಮೊಗ್ಗಾದ; ಮುಕುಳಿತ; ಮೊಗ್ಗಿನಿಂದ ಅರಳಿದ: 
ಲೋಲಲೋಚನದಬಳಾ ತಿಳಕಾಲೋಕನದಿಂ ಕುಟ್ಮಳಿತಂ ಮಾಡುವುದು 
ತಿಳಕಮಂ ನೃಪತಿಳಕಾ (ಮಲ್ಲಿಪು. ೫-೫೩) ; ಕುಟ್ಮಳಿತ ಕೇತಕಿ ತೀಕ್ಷ್ಣ 
ಗಡ (ಕುವ್ಯಾಕ. ೧೯-೩೧). [ಆ ಸಂ. ಕುಟ್ಮಲಿತ) 
ಕುಟ್ಮಳೀಕೃತ (ಗು). - ಕುಟ್ಮಳಿತ: ಪ್ರಿಯೆಯ ಮುಖಡಂದ್ರಬಿಂಬಂ 
* * « ತಶ್ಟ್ರಿಯಾನನ ಪಯೋಜಮಂ ಕುಟ್ಮಳೀಕೃತಂ ಮಾಡಿದುಡೇ 
( ಸುಕುಮಾ, ೯-೯೨). [< ಸಂ. ಕುಟ್ಮಲೀಕೃತ] 
ಕುಠ (ನಾ). ಮರ; ವೃಕ್ಷ. [ಸಂ.] 
ಕುಠರ (ನಾ). ಮೊಸರು ಕಡೆಯುವ ಕಂಬ; 
ಹಗ್ಗವನ್ನುಳ್ಳ ಕಡೆಗೋಲ ಕಂಬ. [ಸಂ.] 


ಕುಣಿಕೆಯ | 4 


೧೯೦೮ 


ಕುಡಶಿ 


ಕುಠಾಕು (ನಾ). ಮರಕುಟುಕ ಹಕ್ಕಿ. [ಸಂ.] 

ಕುಠಾರ (ನಾ). ೧. ಕೊಡಲಿ: “ಪರಶ್ವಧಃ, ಕುಠಾರಃ, ಪರಶುಃ, ಸ್ವಧಿತಿಃ 
-ಈ ೪ ಕೊಡಲಿ? (ಹಲಾಯು. ೭೮-೩೨೦), ೨. ಗುದ್ದಲಿ; ಸಲಿಕೆ: 
ಮಾರಿಯಾದರೆ ಗಿರಿಕುಲಕ್ಕೆ ಕುಣಾರೆರಾದರೊ ವಿಧಿಯಿದಿರ್ಗೊಳೆ ಬೇರು ” 
ಸಹ ತರುತಿರ್ದರಧಟರು (ಕಾಶಿರಾ. ೧೬-೪). ೩. ಒಂದು ಬಗೆಯ 
ಆಯುಧ: ವಜ್ರನದೋರ್ದಂಡಂಗಳಂ ಕುಠಾರಾಯುಧದಿಂ. . . 
ತಜೀದಂ (ಪಂರಾಮಾ. ೧೩-೧೦೪) ; ಬಿಲ್ಲುತೀರು. . . ಕುಠಾರ... 
ಖೇಟಕ ಮುಂತಾದ ಶತ್ರುಜಯಾತ್ಮರೆಕ್ಸಾದಿ ಸಾಧನ ವಿಶೇಷಗಳಿಂದಲುಂ 
(ವಿವೇಕ, ೨೬೨). ೪. (ಆಲಂ) ಒರಟ; ಕ್ರೂರ: ಚಿತ್ತದ ಸಮತೆ 
ಯನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ 
ಕೈಮುಗಿದು (ಕುವ್ಯಾವಿ. ೩-೪೪); ಈ ಕುರಾರಂಗೇಕೆ ಸಿಲುಕಿದೆನೇಕೆ 
ವಿಧಿಯೇ ಕೊಬ್ಬದುಳುಹಿದೆ (ಕೌಶಿರಾ. ೬-೩೪). [ಸಂ.) 

ಕುಠಾರಕ (ನಾ). ಕೊಡಲಿ; ಪರಶು: ಮುನಿ ಮುನಿದು ಪೀರ್ದುದಂ 
ರಾಜವಂಶಕುಠಾರಕನ ಕನಲ್ಕೆಗೆ ನೆಲಂ ಬಿಟ್ಟುದಂ. . . ನೆನೆನೆನೆದು 
ನಿಟ್ಟುಸಿರ್ವಿಟ್ಟು ಸುಯ್ವಂತುದಧಿ ತೆರೆ ಪೆರ್ಚುಗೆಯೊಳಿರ್ದುದು 
(ಜೈಮಿಭಾ. ೬-೨). [ಸೆಂ.] 

ಕುಠಾರಧರ (ನಾ). ೧. ಕೊಡಲಿಯನ್ನು ಹಿಡಿದವನು ; ಪರೆಶುಧರ. 
೨. ವಿನಾಯಕ; ಗಣೇಶ: “ಹೇರಂಬನೇಕದಂತಂ ಗಣಾಧೀಶಂ ಕುಠಾರ 
ಧರನಾಖುರಥನೆನಲು ಲಂ ಬೋ ದರನೆನಿಕ್ಕು? (ಮಂಗರಾ. ೫-೧೭). 
೩. ಪರಶುರಾಮ. [ಸಂ.] 

ಕುಠಾರಿ, (ನಾ). ಕೊಡಲಿ: ಕೈಯಲ್ಲಿ ಹಿಡಿದ ಕುಠಾರಿಯ ಕಾವಿನ ಮೇಲೆ 
ತಮ್ಮ ಸೊಂಟವನ್ನು ಆನಿಸಿ (ಮೂರುದಾ. ೩೦). [ಆ ಸಂ. ಕುಠಾರ) 

ಕುಠಾರ್ಕಿ (ನಾ). ಕೊಡಲಿ ಹಿಡಿದುಕೊಂಡಿರುವವನು; ದ್ವಾರ 
ಪಾಲಕರ ಮುಖ್ಯಸ್ಥ: (8). (ಸೆಂ. ಕುಠಾರಿನ್‌] 

ಕುಠೇರಕ (ನಾ). ಒಂದು ಜಾತಿಯ ಗಿಡ; ಕಾಮಕಸ್ತೂರಿಗಿಡ.[ಸಂ.] 

ಕುಡ, "ಕುಲು? ನೋ. 

ಕುಡ್ಕ (ನಾ). ಒಂದುಬಗೆಯ ಸಸ್ಯ: “ಬೆಪ್ಪಾಲೆ, ಕುಡ, ಕೊಡ್ಸೀಗೆ, 
ಪಾಲೆ, ಕೊಡಮುರ್ತ” (ಮೈಇಗಿ. ೭೮-೧೬೧೩). [2] 

ಕುಡಗೈ (ನಾ) ಕೊಡಗು ನಾಡಿನ ನಿವಾಸಿ; ಕೊಡಗ: ಕುಡಗರು 
ತುಳುವರು ತೊಡವರು ಬಡಗರು ತೆಂಕಣ ಕೊಂಕಣ ಕಡಲವರು 
(ಅರಳು. ೩೦೪-೭). [< ಕೊಡಗ] 

ಕುಡಗೈ (ನಾ). ಕೊಡಲಿ'(?) : ತೂಳ್ಡಿದಂ ತೊಟ್ಟನೆ ತೊಟ್ಟಿವೊಂದೆಂ 
(ಕೋರಿ] ಪರೆ * ೬ ೬ ಪಾಲಕಂ ಕರ್ಚ್ಚದ ಕುಡಗದಿನ್ದಂ ರಾಮನೆನ್ನಾ 
ಜಳನಿಧಿಯ ಗಭೀರತ್ವ ೫ ೫ « ವಂಶೋತ್ತಮನೆನಿಪ ಮಹಾದೇವನ 
ದಣ್ಣಾಧಿನಾಥ (ಸೌಇಇ. XX, ೧೦೭-೨೮; 1138). [2] 

ಕುಡಗಲೆ (ನಾ). ಒಂದು ಜಾತಿಯ ಕಾರೇಗಿಡ; ಕಗ್ಗಲಿ: (8). [1] 

ಕುಡಗೂಸು "ಕೊಡಗೂಸು? ನೋ. 

ಕುಡತರ್ಗನಬಳ್ಳಿ (ನಾ). ಒಂದು ಜಾತಿಯ ಮಲ್ಲಿಗೆ; ಕದರು 
ಮಲ್ಲಿಗೆ: (8). [?) 

ಕುಡಶಾ "ಕುಡತಿ' ನೋ. 

ಕುಡತಿ, ಕುಡತಾ, ಕುಡುತ, ಕುಡುತ್ಯೈ ಕುಡ್ತ, ಕುಡ್ತಾ, ಕುರ್ತಾ 
(ನಾ). ಸೊಂಟದವರೆಗೆ ಮಾತ್ರ ಇರುವ (ಅಂಗಿಯ ಮೇಲೆ 
ತೊಡುವ) ತೋಳಿಲ್ಲದ ಗಿಡ್ಡಂಗಿ; ಜಾಕೆಟ್ಟು; ವಾಸ್ಕೋಟು : 
ಯಾ.ವಾಗಲೂ ಒಂದು ಕುಡತಿಯನ್ನು ತೊ ಟ್ಟ ರು ತ್ತಿದ್ದನು 
(ಮುಳ್ಳಬೇ. ೨); ನಿಲುವಂಗಿಯ ಗುಂಡಿಗಳು ತೆರೆದಿದ್ದುದರಿಂದ 
೬ ಒಳಗಿನ: ಕುಡತಿಯೂ ಪೈರಣೂ ಕಾಣಿಸುತ್ತಿದ್ದವು (ಸ್ಮಶಾವೈ. ೨). 


ಕುಡಬ ೧೯೦೯ ಕು ಡಿಗಟ್ಟು 


ಕುಡತಾ: ನೋಡು ಬೀಗರಾಯಾ, ನಿನ್ನ ಆ ಕುಡತಾ, ಪಂಚೆ ಇಲ್ಲಿ 
ನಡೆಯುವುದಿಲ್ಲ (ಸಾಹೇಬ್‌. ೭೨). ಕುಡುತ : ನಂಜನು ತಲೆಗೆ ಕೆಂಪು 
ವಸ್ತ್ರ ಸುತ್ತಿ ಕಪ್ಪು ಕುಡುತ ಧರಿಸಿ (ಮಾಂಗಲ್ಯ. ೧). ಕುಡುತ್ತೆ : ವಿವಿಧ 
ಪ್ರಕಾರಗಳ ಕುಡುತೆಗಳಿಂದ ರಂಜಿಸುತ್ತಿರುವ ಸೇವಾಜನರ ಒಡ್ಡಣೆ 
(ಬೆಟ್ಟಿ ಆ. ೩೦-೧೧). ಕುಡ್ತೆ: ಹಾರಾಡುವ ಕುಡ್ತಗಳನ್ನು ಧರಿಸಿ 
(ಆಭಾನೃ. ೧೧೯). ಕುಡ್ತ್ವಾ : ಕಂಚುಕಃ, ವಾರವಾಣಃ. . . ವಜ್ರಕವಚ, 
ತೊಗಲು ಕುಡ್ತಾ (ಸಿದ್ಧಾಂತಿ. ೨೧೯). ಕುರ್ತಾ: ಉದ್ದಕ್ಕೆ ನೆರಿಗೆ 
ಗಳಿರುವ ಒಂದು ಕುರ್ತಾ, ಒಂದು ಸುರೆವಾಲ್‌ (ಆಭಾನೃ. ೮೯). 
(+ ಪಾರ. ಕುರ್ತಾ ; ಮರಾ. ಕುಡತೀ; ಹಿಂ. ಕುಡತಾ] 

ಕುಡಬ (ನಾ). ಧಾನ್ಯಗಳನ್ನು ಅಳೆಯುವ ಒಂದು ಪ್ರಮಾಣ: 
“ಒಂದು ಸೊಲಿಗೆಯೇ ನಿಕುಂಜ, ಅದು ನಾಲ್ಯಾಗಲೊಂದು ಕುಡಬ” 
(ವಿವೇಕ. ೭); ಶಾಲ್ಮಾದಿ ವಪನಯೋಗ್ಯಂ ಭೂಮಿ ತ್ರಿ ಕುಡಬ ಸಮ್ಮಿತಾ 
ವಪನಮಾತ್ರ ಗೃಹಸ್ಥಾ ನಾಂ ತ್ರಿಂಶ ಕುಡಬ ಸಮ್ಮಿತೆಂ... ದತ್ತಂ 
(ಎಕ. ೫x, ಗೋರಿಬಿ. ೪೭-೪೭ ; 762). [ಆ ಸಂ. ಕುಡವ] 

ಕುಡಲು "ಕುಡುಗೋಲ್‌' ನೋ. 

ಕುಡಲುರ್‌ "ಕುಡಲೂರ್‌? ನೋ. 

ಕುಡಲೂರ್‌, ಕುಡಲುರ್‌ (ನಾ). ಒಂದು ಊರಿನ ಹೆಸರು: ಅರಟ್ಟಿ 
x x ರೆಮ್ಮಗನ್ನಿರ್‌ ಸಿಜ್ಜಂ ದೀಕ್ಷೆ ಬೀಳಾದು ಅರಟ್ವಿತೀರರ್‌ ಕುಡಲೂರದ 
ಗೊಟ್ಟಿ ಮಡಿ ಒಡೆಯಂ (ಎಕ. 111, ಮೈಸೂರು ೨೫-೪; 750). ಕುಡಲುರ್‌: 
ಸ್ವಸ್ತಿಶ್ರೀ ನೊಲೆನಾಡ ಕುಡಲುರ ನಿಗಳಜ್ಯಮಲ್ಲ ಚಂಗಾಳ್ವಪರಿವು ಪಯ್ದನ್ನು 
(ಎಕ. 1೪, ಹೆಗ್ಗಡ. ೧೦೪-೫ ; 1037). (೮. ಕೂಡಲ್‌? * ಊರ್‌] 

ಕುಡನ, (ನಾ). ಕೊಡಗು ನಾಡಿನವನು; ಕೊಡವ; ಕೊಡಗ: 
ಶಾಸನಗಳಲ್ಲಿ ಇದನ್ನು ಕುಡುಮಲೆ ನಾಡು ಎಂದು ಕರೆದಿದ್ದಾರೆ. ಇಲ್ಲಿ 
ವಾಸಮಾಡುವ ಜನರನ್ನು ಕುಡವರು, ಕೊಡಗರು ಎಂದು ಕರೆಯುವ 
ವಾಡಿಕೆ (ಮೈವಾಸ್ತು. ೧೭೬). [« ಕೊಡವ] 

ಕಡವ (ನಾ). ಎ ಕುಡಬ: “೪ ಸಲಜ ೧ ಕುಡನ (ಅರ್ಧಸೇರು) ” 
(ಸಕನೈ. X11, ಪ್ರಸ್ತಾವನೆ) ; * 4೨ ತೊಲಿಗೆ ೧ ಆಕವಾ, ೬ ಆಠನಕ್ಕೆ 
೧ ಕುಡವ, ೨೦ ಕುಡವಕ್ಕೆ ೧ ಖಂಡಗ (ಕಭಾಗೆ ೨೯೦). [ಸಂ.] 

ಕುಡವಲೆ (ನಾ). ಒಂದು ಜಾತಿಯ ಮರ: ಕುಡವಳೆ, ಹೆತ್ತರಿಮುಳ್ಳು, 
ಮುಳ್ಳು ತಾರೆ, ಗಜಬೀಜ (ಮೈಔಗಿ. ೩೭-೭೩೯). [?) 

ಕುಡಿ, (ಕ್ರಿ). ಪಾನಮಾಡು; ಸೇವಿಸು: *ಕುಡಿ-ಪಾನೇ, ನಲ್ಲ್ಯಗ್ರೇ ಚ 
(ಬಳ್ಳಿಯ ಕುಡಿ) * (ಶಮಧಾ) ; ಉ ಣ್ಬುದಿಲ್ಲ ಕುಡಿವುದಿಲ್ಲುವನಾಸಂ 
ಗೆಯ್ದಿರ್‌ (ವಡ್ಡಾರಾ, ೭೬-೬) ; ಕುಡಿನೆಂ ದುಶ್ಯಾಸನೋರಸ್ಕಳಮನಗಲೆ 
ಪೋಲ್ಡಾರ್ದು ಕೆನ್ನೆತ್ತರಂ (ಪಂಪಭಾ. ೭-೧೩); ಘೊ €ರವಿಸಮಂ 
ಕುಡಿದು ಬದುಕುವರಾರ್‌ (ಬಸಪು. ೫೪-೫೭) ; ಕುಡಿವೆಳಗೆ ಕುಡಿಕುಡಿ 
ದಡರುತಿರ್ದುದು ತಿಮಿರಲತೆ ಜಗವ (ಕುವ್ಯಾಜ್ರೋ. ೧೫-೨೬); ಕುಡಿ 
ಯುವ ಪಾನಕದಲ್ಲಿ ಕಡ್ಡಿ ಸಿಕ್ಕಿದ ಹಾಗೆ (ಗಾದೆ). 

(ದೇ. ॥ ಶಮಿ. ಮಲ. ತುಳು. ಕುಡಿ; ತೆಲು. ಕುಡು] 

ಕುಡಿ, ಕೊಡಿ (ನಾ). ೧. ತುದಿ; ಮೊನೆ: ಅಂಜನಾದೇವಿ ತಡೆಯದೆ 
ನೆಲನನುಂಗುಟದ ಕುಡಿಯೊಳು ಬರೆದು(ಅಂಜಚ. ೭-೮೩); ಅಂಬಿನಕುಡಿಗೆ 
ನೆಜಕೆಯದ ರಕ್ತಜಲ (ಕುವ್ಯಾಭೀ. ೧೦-೮); ಸಿಡಿಲಂತೆ ಗರ್ಜಿಸುತ ಕುಡಿಯ 
ನಾಲಗೆ ಚಾಚಿ (ಪುರಂದ. ೧-೮೮-೬). ೨. ಬಳ್ಳಿಯ ತುದಿ; ಚಿಗುರು: 
*ಕುಡಿ-ಪಾನೇ, ವಬ್ಸ್ಕಗ್ರೇ ಚ (ಬಳ್ಳಿಯ ಕುಡಿ)” (ಶಮಧಾ) ; ನಿಮಿರ್ದ 
ಕುಡಿಯೊಳ್‌ ಗಿಳಿ ಪಾಯ್ದತತ್ತೆನಿಸಿ ಸತಿಗೆ ತಂಬುಲಮಿತ್ತಳ್‌(ಆದಿಪು. ೭-೧೨); 
ಜಡೆಗಳೊ ಹೊಸ ಹೊಸ ಹವಳದ ಕುಡಿಗಳೊ (ಗಿರಿಕ. ೧೦-೪೬); 
ಬಳ್ಳಿಯೊಂದರ ಗಂಟುಗಂಟಿಗೆ ಕುಡಿಯೊಡೆದು (ಭರಡ. ೪೯-೧೧೦). 


| ೩, ವಂಶ; ಮನೆತನ; ಮಕ್ಕಳು: ಪೆರ್ಕುಡಿಯ ಮಕ್ಕಳಿರ್‌ ನೀಮೆ 
ಇಂತಾಡುವೊಡೆ ಕೀಟ್ಲಳೇನಪ್ಪರ್‌ (ಅಶ್ವತ್ಥಾ. ೪೨-೮೩೧). ಕೊಡಿ: 
೨. "ಕೊಡಿಯೆಲೆ' ಪರಾ. ೩. ಕೊಡಿಗೆ ವಕ್ಕಳು ವಡೆಯದೊಡೇಂ 
ಬಂಜೆಯಂ ಪ್ರಿಪರ್ದಂಡಿಪರೆ (ಕೊಲ್ಹಾಶಾ. ೧೫-೫೮ ; 1186). 
5 [ಡೇ. ॥ ತಮಿ. ಮಲ. ತುಳು. ಕೊಡ ; ತೆಲು. ಕೊಡಿ] 
ಕುಡ್ಕಿ (ನಾ). ಒಕ್ಕುಲು: ಒಳ್ಳಲುತನದ ಆರಂಭವನ್ನು ವ್ಯಕ್ತಪಡಿಸುವ 
ಅರ್ಥವು ಕುಡಿ ಅಥವಾ ಕುಡು ಎಂಬ ಪದದಲ್ಲಿ ಅಡಕವಾ ಗಿದೆ. 
(ತುಳುನಾ. ೪೩). "ಕುಡಿಯ ' ಪರಾ. (ದೇ. ॥ ತಮಿ. ಮಲ. ಕುಡಿ] 
ಕುಡಿಂಗೆರಿ, ಕುಡಿಗೆರಿ (ನಾ). ಓಂದು ಊರಿನ ಹೆಸರು: ಮೂಡ 
10 ಕುಡಿಂಗೆರಿಯ ಸೀಮೆಯ ಮೇರೆ (ಎಕ. ೪11, ಶಿಕಾರಿ. ೩೦-೨೮, 1031). 
ಕುಡಿಗೆರಿ: ಸಾಂತಳಿಗೆ ಸಾಸಿರದ ಬಳಿಯ ಕೊಡನಾಡು ಮೂವತ್ತ 
ಆಕೊಳಗಣ ಕುಡಿಗೆರಿಯ ಮನ್ನೆಯವೊಳಗಾಗಿ (ಎಕ.೪11, ಶಿಕಾರಿ. 
೫೩-೨೭ ; 1027). (2) 
ಕುಡಿಕೆ, ಕುಡುಕ (ನಾ). ಕುಡಿಯುವವನು ; ಮದ್ಯಪಾನ ಮಾಡು 
15, ವವನು: ಈ ಕಾವಲುದಂಡಿನ ಕೆಡುಕ ಕುಡಿಕರ ಜತೆ ಸೇರಿಕೊಂಡು 
(ಬೆಟ್ಟಅ. ೧೦೫-೮). ಕುಡುಕ : ಕುಡುಕರಿಗೆ ತ್ಯಾ ಗಬುದ್ಧಿ ಎಲ್ಲಿ 
ಬರುತ್ತದೆ (ಕೊನೆಧೇ. ೨೨) ; ಕುಡಿಯದೆ ಹೋದರು ಕುಡುಕ ನೀನೆಂದರೆ 
ಕುಡುಕನಾಗುವುದೊಳ್ಳಿ ತೈಸೆ (ಇಂಚಾಪ. ೧೯೦-೩೭) ; ಅಲ್ಲಿ ಕುಡುಕರು, 
ಜೂಜುಗಾರರು, ಕಳ್ಳರು ಎಲ್ಲರೂ ಇದ್ದರು (ಬಾಣಆ. ೧೫೨). 
20 [ಕುಡ * -ಕ್ಕ) 
ಕುಡಿಕತನ (ನಾ). (ಹೆಂಡ) ಕುಡಿಯುವ ಚಟ; ಕುಡಿತದ ಅಭ್ಯಾಸ: 
ಒಡಕು ಹಣೆಯಿದು ಕೆಡುಕು ಗ್ರಹವಿದು ಕುಡಿಕತನದಾ ಫಲವಿದು 
(ಕಎಪು, ೧೮). (ಕುಡಿಕ + -ತನ] 
ಕುಡಿಕೆ, ಕುಡುಕೆ (ನಾ). ಮಣ್ಣಿನಿಂದ ಅಥವಾ ಲೋಹದಿಂದ 
25| ಮಾಡಿದ ಚಿಕ್ಕ ಪಾತ್ರೆ; ಗಿಂಡಿ; ಗಿಣ್ಣಿಲು : ಗಡಿಗೆಗುಡುವನ 
ನುಂಗಿತ್ತು ಆಡಿಯಲಿರ್ದ ಕುಡಿಕೆ ಆ ಉಭಯವ ನುಂಗಿತ್ತು (ಗುಪ್ತಮಂ, 
೮-೧೮೫) ; ಭರಣಿ ಸುಣ್ಣದ ಕುಡಿಕೆ ಮಣೆವುಪಕರಣ ತತಿ ಬಟ್ಟಿ ಲು ಪಡಿಗ 
(ಬಸಪು. ೧೨-೧೨); ತಿಳಿದುಪ್ಪದೊಳಗೆಯೇಲಕ್ಕಿಯನರೆದು ಕುಡಿಕೆ 
ಯೊಳಗೆ ತೊಡೆದಿರಿಸಿ (ಸೂಪಶಾ. ೨-೨೦) ; ಕುಡಿಕೆ ನೀರನು ನಂಬಿ 
30 ತುಂಬಿದ ಕೊಡವನೊಡೆಹೊಯ್ದಂತೆ (ಕೊ ಗಯ . ೧೫-೨೦); ಕೂತು 
ಉಂಬುವವನಿಗೆ ಕುಡಿಕೆ ಹಣ ಸಾಲದು (ಗಾದೆ). ಕುಡುಕೆ: ಮಾತಿನಲ್ಲಿ 
ಆಗಮ ಮನದಲ್ಲಿ ತೂತಿನ ಕುಡುಕೆಯ ಆಸೆ. ಇದು ನೀತಿಯಲ್ಲ 
(ನಗೆಮಾ. ೩೨). 
[ದೇ. ॥ ತಮಿ, ಕುಡುಕ್ಕೈ ; ಮಲ. ಕುಡುಕ, ಕುಡುವ; ಹರಳು. 
35 ಕುಡ್ಕಿ, ಕುಡ್ಕೆ, ಗುಡ್ಡೆ ; ಕೊಡ. ಕುಡಿಕೆ; ತೆಲು. ಕುಡಕ. ಸುಡುಕ] 
ಕುಡಿಕ್ಕೆ (ನಾ). ಕುಣಿಕೆ; ತೊಡಕು (?): ನಹಾತಿಂಗೆ ಮಾತ ಕೊಟ್ಟು 
ನೀತಿ ನಿರ್ಣಯವಆಿಯಜೆ ಜ್ಞಾತೃ, ಜ್ಞಾನ, ಜ್ಞೇಯನೆಂಬ ಭ್ರಾಂತಿನ 
ಕುಡಿಕೆಯಲ್ಲಿ ಸಿಕ್ಕಿ ತೂಗಾಡುತಿಪ್ಪರ ಕಂಡು ಅದೇತಕ್ಕೆ ಬಾತೆ ಎಂಜಿ 
(ಮೋಳಿಮಾ. ೪೮-೧೪೯). [< ಕುಣಿಕೆ?) 
40| ಕುಡಿಕೆಬಿರುಸು(ನಾ). ಒಂದುಬಗೆಯ ಮದ್ದಿನ ಬಾಣಬಿರುಸು: (ಕ). 
[ಕುಡಿಕೆ + ಬಿರುಸು (ಎ ಬಿಜುಸು)) 
ಕುಡಿಗಟ್ಟು (ಕ್ರಿ). ೧.ಬತ್ತಿಯ ತುದಿ ಸುಟ್ಟು ಕರಿಕಾಗು, ಗಂಟು 
ಕಟ್ಟು, --ಕರಿಕುಗಟ್ಟು: ದೀಪ ಇಷ್ಟೇಕೆ ಮಸುಕಾಯಿತು? ಬತ್ತಿ ಕುಡಿ 
ಗೆಟ್ಟಿದೆಯೇನೋ ನೋಡು (ರೂಢಿ). ೨. (ಕರಾ) ಕೆಲವು ಗಿಡಮೂಲಿಕೆ 
45 ಗಳನ್ನು ಮಂತ್ರಿಸಿ ಮಾಸಲುಗಟ್ಟು : ಯಾರೂ ಕದಿಯಬಾರದೆಂದು 
ಹಣ್ಣಿನ ಮರಕ್ಕೆ ಕುಡಿಗಟ್ಟಿದ್ದಾರೆ (ರೂಢಿ). [ಕುಡ್ಡಿ* ಕಟ್ಟು) 


ಹುಡಿಗೆಣ್‌ 


ಕುಡಿಗಣ್‌, ಕುಡಿಗಣ್ಣು (ನಾ).ಕಣ್ಣಿ ನ ಕೊನೆ; ಕಡೆಗಣ್ಣು; ಕಟಾಕ್ಷ: 
ಕುಡಿಗಂಗಳಿಂದವನ ಮೊಗದಿಂಗಿತವನಾರೈನ (ಜೈ ಮಿ ಛಾ. ೧೧-೧೬). 
ಕುಡಿಗಣ್ಣು : ಮೈ ಮಣ್ಣಿಗೆ ಕುಡಿಗಣ್ಣಿಗೆ ಈ ಹಣ್ಣಿಗೆ ರಸಗೂಡಿಸು 
ಬಂದು (ಹೃದಸ. ೨೧-೧೫). (ಕುಡಿ + ಕಣ್‌) 

ಕುಡಿಗಣ್ಣು "ಕುಡಿಗಣ್‌' ನೋ. 

ಕುಡಿಗಪ್ಪು "ಕುಡಿಗರ್ಪು' ನೋ. 

ಕುಡಿಗರಿಕೆ (ನಾ). ಒಂದು ಬಗೆಯ ಹುಲ್ಲು: ಮೇಲ್ಮರಿಕೆ ಹುಲ್ಲು, 
ಗರಿಕೆಹುಲ್ಲು, ಕಾಡುಗರಿಕೆ, ಕುಡಿಗರಿಕೆ (ಮೈಔಿಗಿ. ೨೭-೫೨೧). 

[ಕುಡ್ಮಿ * ಕರಿಕೆ (£ ಕಣುಂಕೆ)] 

ಕುಡಿಗರ್ಪು, ಕುಡಿಗಪ್ಪು (ನಾ). ೧. ತುದಿಯ ಕಪ್ಪುಬಣ್ಣ : 
ಕುಡವಾಂತುವು ಕುಡಿ (ಪಾಳಾಂ. ತುದಿ]ಗರ್ಸಂ (ಗಿರಿಕ. ೩-೩೭). 
ಕುಡಿಗಪ್ಪು : ೨. (ದೀಪದ) ಕುಡಿಯ ಕಪ್ಪು: ಮಂಗಳಾರತಿಯ 
ಕುಡಿಗಪ್ಪಿನ ಕಾಂತಿಯಿಂದಂಜನಮನೆಚ್ಚಿ (ಬಸರ. ೧೦-೧೦೯). 

[ಕುಡ್ಠಿ + ಕರ್ಪು] 

ಕುಡಿಗು "ಕುಡಿನು? ನೋ. 

ಕುಡಿಗೆಡು (ಕ್ರಿ). ವಂಶಕೆಡು; ಭವನಾಶವಾಗು. [ಕುಡ್ಮಿ * ಕೆಡು] 

ಕುಡಿಗೆರಿ "ಕುಡಿಂಗೆರಿ' ನೋ. 

ಕುಡಿಗೈ (ನಾ). ೧. ಕೈಯ ತುದಿ. ೨. ಸೊಂಡಿಲಿನ ತುದ್ದಿ: ಜಲಗಳಂ 
ಕುಡಿಗೈೈಗಳಿನೊಯ್ತುತಂದು ಮುಂಗುಡುವುವು ಹಸ್ತಿ (ಸೂಕ್ತಿಸು.೩-೧೭೬೩). 

(ಕುಡ್ಮಿ ೬ ಕೈ (೮ ಕೆಯ್‌)] 

ಕುಡಿಗೊನರ್‌ (ನಾ). ಚಿಗುರಿನ ತುದಿ; ಪಲ್ಲವಾಗ್ರ: ಸುಳಿಗಾಳಿಗೆ 
ಬಿಡದೆ ನರ್ತಿಪ ಲತೆಗಳ ಕುಡಿಗೊನರ ನುಣ್ಬೊಗರನೇ ಮಿಂಚೆಂದು 
(ಜೈಮಿಭಾ. ೩-೨೫). [ಕುಡ್ಕಿ * ಕೊನರ್‌,;] 

ಕುಡಿಗೊಳ್‌ (ಕ್ರಿ). ಚಿಗುರು; ಕುಡಿಯೊಡೆ ; ಬೆಳೆ: ಮೆಲ್ಬುಗೊಂಡುದು 
ಸರಂ ಕುಡಿಗೊಂಡುದು ಕುಂತಳೋತ್ಯರಂ (ಸೂಕ್ತಿಸು. ೭-೫೪); 
`ಸುಮಂತ್ರಮುಖದಲಿ ಫಲಿಸುವುದೆ ಸುತಲಾಭವನ್ವಯ ಲಲಿತ ಲತೆ 
ಕುಡಿಗೊಂಬುಡೇ (ತೊರರಾ. ೧-೫-೫) ; ತೊಳಗಿ ನುಣ್ಬಣೆಯೊಳ್‌ ಕುಡಿ 
ಗೊಂಡು ಪುರ್ಬಿನೊಳ್‌ (ಚಿಕವಿ. ೧-೧೩) ; ಹಿಮಶಿಖರದಲ್ಲಿ ಕುಡಿಗೊಂಡ 
ಶಾಂತ ತಂಗದಿರ ಕಿರಣದಂತೆ (ಅರಳು. ೫-೧೪). 

[ಕುಡ್ಕಿ * ಕೊಳ್ಳ] 

ಕುಡಿಚಮ್ಮಟಿಗೆ (ನಾ). ಚಮ್ಮಟಗೆಯ ಕೊನೆ, ತುದಿ: ಬೆರಳ 

ಕುಡಿಚಮ್ಮಓಗೆಯಲಿ ಸೂಚಿಸಿದನರ್ಜುನಗೆ (ಕುವ್ಯಾಕ. ೧೪-೮). 
[ಕುಡ್ಡಿ + ಚಮ್ಮಟಗೆ] 

ಕುಡಿಚಾಟ (ನಾ). ಚಾಟಿಯ ತುದಿ: ಬಾರು ಕೋಲಿನ ಕುಡಿಚಾಟ 
ಏಟು ತಿಂದಿ ಗೆಂಗ ಬಂಡಿಯಲ್ಲಿ ಮುಖ ಸಣ್ಣದು ಮಾಡಿಕೊಂಡು 
ಕುಳಿತಿದ್ದ (ನದೀಪ. ೨೪). [ಕುಡ್ಠಿ + ಚಾಟಿ] 

ಕುಡಿಚಿ (ನಾ). ಕುಡಿಯುವ ಚಟವುಳ್ಳವಳು; ಕುಡಿತದ ವ್ಯಸನ 
ವುಳ್ಳವಳು : ಇಲ್ಲಿ ಮೇಗೆ ಬಿದ್ದುದು ಕಪ್ಪೆಯೆಂದು ನಾಯ್ಗೆರಗಿ ಪೋ 
ಜೋಗಮ್ಮ ಬಾಳು ಬಾಳೆನುತದೊರ್ವಳ್‌ ಕುಡಿಚಿ ಸೂಳೆಯಾಡುತ್ತಿದ್ದಳು 
(ಚೆಬಪು.೧೦-೭೪). [ಕುಡ್ಮಿ + -ಚೆ] 

ಕುಡಿತ (ನಾ). (ಹೆಂಡ) ಕುಡಿಯುವಿಕೆ ; ಕುಡಿಯುವುದು: ಕುಡಿತ 
ಅನಾರೋಗ್ಮಕರವಾದ ಒಂದು ದುರಭ್ಯಾಸ (ರೂಢಿ). [ಕುಡ್ಮಿ + -ತ್ವ] 

ಕುಡಿತೆ, ಕುಡುತೆ (ನಾ). ಅಂಗೈಯಲ್ಲಿ ಹಿಡಿಯುವಷ್ಟು ; ಬೊಗಸೆ; 
ಸೇಕಿ: * ಪ್ರಸೃತಿಃ-ಅದು ಕುಡಿತೆ(ಬೊಗಸೆ)?(ನಾಚಿರಾ. ೧೨೨); “ ಆಂಗುಳಿ 
ಮಡಿದ ಕುಡಿತೆಯ ಪ್ರಸೃತಿಯೆಂಬುದು” (ಹ ಲಾ ಯು. ೮೮-೩೮೩); 
ಮೇರು ಪೊಸಂತಿಲ್‌ ಕುಡಿತೆಯ ನೀರಂಬುಧಿ (ಕಾವ್ಯಸಾ. ೨೩೯ ಶೂದ್ರಕ); 


೧೯೧೦ 


ಟಾ 


ಕಾ 
೦ 


40 


ಕುಡಿಕೆಗೊಳ್‌ 


ಕುಡಿತೆಯ ನೀರಂತುಗಲುಂ ಕುಡಿಯಲ್ಲು ೦ಟಿನಗೆ ಲವಣ ವಾರ್ಧಿಯ 
ನೀರಂ (ಆದಿಪು. ೧೨-೮೭) ; ಆರೈದು ಒಂದು ಕುಡಿತೆ ಉದಕವನೆಜಕಿವ 
(ಅವಚಂ. ೧೨೩-೫೫೮); ಕುಡಿತೆಯೆರಡಜಕೊಳರ್ಫ್ಯ ಜಲವನು ಹಿಡಿದು 
ಹಾಯ್ಯುುವ ಸಮಯದಲಿ (ಕುವ್ಯಾದ್ರೋ. ೧೪-೪೩) ; ಮುಕುಂದನ 
ಚರಿತ ಪೀಯೂಸವನು ಕಿವಿಗಳ ಕುಡಿತೆಯಲಿ ತುಂಬಿ (ನಿಭಾಗ 
೨-೧-೫೪). ೨. ಕುಡಿಯುವಿಕೆ; ಗುಟುಕು; ಪಾನ: “ಪಾನಂ, 
ಪಾನಕಂ -ಈ ೨ ಕುಡಿತೆ? (ಕಾಶಕೃ. ೧೦೮) ; ನಡತೆಯಿಂ ಗಿರಿದುರ್ಗ 
ಕುಡಿತೆಯಿಂ ಜಲದುರ್ಗ ಕಡುಗಲಿಗಳ ಕೋಪಗಳ ಕಿಡಿಯೊಳು ವನ 
ದುರ್ಗವಡಗಿತು (ಕಂನವಿ. ೧೧-೨೨). ೩. ಒಂದು ಅಳತೆ; ಸೇರಿನ 
ಆರನೆಯ ಒಂದು ಅಂಶ: ಪದಿನಾಜು ಕುಡಿತೆಯ ಕೊಳಗದೊಳವಜ 
ನಾಲ್ಕುಂ ಕೊಳಗಮೆಂಬುದೊಂದು ದ್ರೋಣ ಸಂಖ್ಯೆಯಕ್ಕುಂ (ಆಟ್ಟಮ. 
೬೯ ವ್ರ; ಎಲ್ಲಾ ಒಟ್ಟು ಸೇರಿಸಿ ಕರೆದರೂ ಎರಡು ಕುಡಿತೆ ಹಾಲು 
ಬೇಡವೆ (ಮುಗಿಯು. ೨೨). ೪. ಮುಸುರೆ ನೀರು ಹಾಕುವ ಬಾನಿ; 
ಕಲಗಚ್ಚಿನ ಪಾತ್ರೆ: ಕುಡಿತೆಯಲ್ಲಿ ಮುಸುರೆ ನೀರು ಹಾಕು, 
ಎಮ್ಮೆಕುಡಿಯಲಿ (ರೂಢಿ). ಕುಡುಶ್ತೈ: ೧. ಕುಡುತೆಗೆ ವಂದ ಜಂಹ್ನು 
ಸುತೆಯಲ್ಲದ (ಸೌಇಎ. ೧೯೩೩, ಹಾವೇರಿ. ೫೬-೩೮; 1156) ; ಕುಡುತೆ 
ಯೊಳೊಮ್ಮೆ ಗುಜ್ಜುಗೊರವಂ ಕುಡಿಯಲ್‌' ಕುಡಿಪಾರಿತು . . . ಎನು 
ತಂದು ವಾರ್ಧಿಯಂ ಜಡಿವವೊಲ್‌ (ಧರ್ಮಪ. ೧-೪೮) ; ಸಂಸಾರ 
ಮಹಾಂಬುಧಿಯಂ ನೀಂ ಶರಣೆಂಬವನೊಳೊಂದು ಕುಡುತೆಯ ಕೊನೆಗಂ 
ಸಂಶಯಮೇಂ ನೆಟಕಿಯದ ತೆಣದಿಂ ಸಂತೋಸಿಸುಗುಮಲ್ತೈ (ವರ್ಧಪ. 
೧೬-೪೧); ಕುಡುತೆಯ ನೀರು ಸೋರುವ ತೆಜದಿಂ (ಚಂಪ್ರಸಾಂ. ೫-೩೮). 
೩. ಅಮ್ರುತಪಡಿಗೆ ಆತ್ಮ ಕುಡುತೆ ೧ (ಎಕ. ೪1, ಮೂಡುಗೆ. ೬೯-೫ ; 
1285) ; ಛತ್ರಕ್ಕೆ ತುಪ್ಪ ಕುಡುತೆ ೨ಕ್ಕೆ ತಾರ ೫ (ಸೌಇಎ. ೧೯೨೯, 
ಮಂಗಳೂರು. ೪೬೫-೩೩ ; 1312); ಅಕ್ಕಿ ಹಾನೆ ೨ ಕುಡುತೆ ೨ ಆ ಲೆಕ್ಕ 
ದಲ್ಲಿ (ಎಇ. ೪111, ೧೩೨-೩೦ ; 1586) ; ಒಂದು ತೊಲೆ ತುಲಸಿ ಎಲೆ 
ಯನ್ನು ೨ ಕುಡುತೆ ನೀರಲ್ಲಿ ಹಾಕಿ ಕುದಿಸಿ ಅರ್ಧ ಕುಡುತೆಗೆ ಬತ್ತಿಸಿ 
(ಮನೆಮ. ೨೫) ; ವಿದುರನ ಒಂದು ಕುಡುತೆ ಕಲು ಕಾಲುವೆಯಾಗಿ 
ಹರಿಯಿತು (ಕಭವಿ. 1, ೨೭೩). (ಕುಡಿ, *-ತೆ) 
ಕುಡಿತೆಗಣ್‌, ಕುಡಿತೆಗಣ್ಣು, ಕುಡುತೆಗಣ್‌ (ನಾ). ಬೊಗಸೆಯಂತೆ 
ಅಗಲವಾದ ಕಣ್ಣು (?): ಕಿಜುವೆಸಳ ನೆಯ್ದಿಲುಗಳೀ ಮಡದಿಯ 
ಕುಡಿತೆಗಂಗಳಿಗೆ' ಪಡಿಯಲ್ಲ (ಬ ಸಪು. ೪-೨೫); ಕುಡಿತೆಗಂಗಳ 
ಚಪಲೆಯುಂಗುರವಿಡಿಯ ನಡುವಿನ ವೀಜಕಿ (ಕುವ್ಯಾವಿ. ೩-೯). 
ಕುಡಿತೆಗಣ್ಣು : ಕುಡಿತೆಗಣ್ಣಲಿ ಮೊಗೆದು ಸೂಸಿದಳಖಿಳ ಭೂಮಿಪರ 
(ಜೀವಂಚ, ೮-೬೭) ; ಅವಳ ಸುಂದರವಾದ ಕುಡಿತೆಗಜ್ಹುಗಳ ದೃಷ್ಟಿ 
ದೂರಗತವಾಗಿದ್ದಂತೆ ಕಾಣುತ್ತಿತ್ತು (ಪುನರು. ೫೪೦). ಕುಡುತೆಗಣ್‌ : 
ಕುಡುತೆಗಂಗಳೆ ತಂಗಿ ಕುದುರೆ ಗದ್ದುಗೆ ಮೇಲೆ ಸಡಗರದಿ ನುಡಿಯಲಿ 
ಸತ್ಯಭಾಮಾ (ಶ್ರೀಕೃಪಾ. ೧೦೯). [ಕುಡಿತೆ + ಕಣ”) 
ಕುಡಿತೆಗಣ್ಣು "ಕುಡಿತೆಗಣ್‌' ನೋ. 
| ಕುಡಿಕೆಗಣ್ಣೋಟ (ನಾ). ಅಗಲವಾದ ಕಣ್ಣಿನ ನೋಟ: ಕುಂತೆ 
ಗಣ್ಣೋಟದಿಂ ಪುಳಕಾಂಕುರಂಗಳಂ ಪೊಣ್ಮಿಸುತ್ತ (ಸೌಂದಪು. ೧೩-೫೦). 
[ಕುಡಿತೆಗಣ್‌ + ನೋಟ] 
ಕುಡಿತೆಗಣ್ಟೆಳೆಗು (ನಾ). ಅಗಲವಾದ ಕಣ್ಣಿನ ಕಾಂತಿ: ಕುಡಿತೆ 
ಗಣ್ಸೆಳಗುಗಂಡಿದೆ ಜೊನ್ನ ಮೆಂದು ಬಾಯ್ಬಿಡುವ ಕಣ್ಳದಿರ್ವಕ್ಕಿ ಗಳನೀಕ್ಷಿ 
ಸುತ (ಪದ್ಮರಾ. ಆ-೪೫). [ಕುಡಿತೆಗಣ್‌ + ಬೆಳಗ್ಳು] 


| ಕುಡಿತೆಗೊಳ್‌ (ಕ್ರಿ). ಬೊಗಸೆಯಲ್ಲಿ ತೆಗೆದುಕೊ: ಮಜಕಿದೊ 


ಗೊಂಡು ಕುಡಿದನಾದಡೆ ಮುಕ್ತಿ (ಸಿದ್ಧರಾ, ೪-೨೫). [ಕುಡಿತೆ + 


ಕುಡಿತೆವೊನ್‌ 


ಕುಡಿತೆವೊನ್‌ (ನಾ). ಸೇರೆ (ತುಂಬ) ಚಿನ್ನ; ಒಂದು ಬೊಗಸೆ 
ಹೊನ್ನು; ಮುದ್ರೆಗಳನೊಡೆದು ಕುಡಿತೆವೊಂಗಳಂ ಮೃಢಭಕ್ತರ 
ಮೆಲ್ಲಡಿಗಳೊಳು ಸುರಿದು (ಬಸರ, ೮-೨೨). 

[ಕುಡಿತೆ * ಪೊನ್‌] 

ಕುಡಿಥಿಯಂ (ನಾ). ಒಂದು ಊರಿನ ಹೆಸರು: ಪೇರೊರ ವಿಷಯೇ 
ಕುಡಿಥಿಯನ್ನಾಮಃ ಗ್ರಾಮಃ (ಮೈಆರಿ. ೧೯೩೨, ೧-೧೮ ; 401). [?) 

ಕುಡಿದಳಿರ್‌ (ನಾ). ಬಳ್ಳಿಯ (ಕುಡಿಯ) ಕೊನೆಗಿರುವ ಚಿಗುರು: 
ಎಳೆನಿಸಿಲಂ ಪವಳದ ಕುಡಿದಳಿರಿಂ ಮಾಣಿಕದ ಬೆಳಗಿನಿಂ ನಿರ್ಮಿಸಿದಂ 
ನಳಿನಭವನೆನೆ (ಕಾದಂಪೂ, ೪೧೫). [ಕುಡ್ಯಿ + ತಳಿರ) 

ಕುಡಿದೋಯಿು (ಕ್ರಿ). ಚಿಗುರು; ಹಬ್ಬು; ಕುಡಿಯಿಡು: ಕರುಣಲತೆ 
ಕುಡಿದೋಣಕ ಮೆಲ್ಲನೆ (ತೊರರಾ. ೪-೨-೨೪). 

[ಕುಡಿ + ತೋಜ್ಮು (೮ ತೋಜ್‌)] 

ಕುಡಿನ "ಕುಡಿನು' ನೋ. 

ಕುಡಿನಗು (ನಾ). ಮುಗುಳ್ನಗು; ಮಂದಹಾಸ: ಅವರು ಕುಡಿನಗು 
ವನ್ನು ನಗುತ ಒಂದು ಕ್ಷಣ ಜಗನ್ನಾಥರ ಮುಖವನ್ನೇ ನೋಡಿದರು 
(ಒಂಟದ. ೨೨೩). [ಕುಡ್ಠಿ * ನಗು) 

ಕುಡಿನಾಲಗೆ, ಕುಡಿನಾಲಿಗೆ (ನಾ). ನಾಲಗೆಯ ತುದಿ; ತುದಿ 
ನಾಲಗೆ: ಕುಡಿನಾಲಗೆ ಮೂಗಿನ ತುದಿ ಕುಡಿವರ್ವೆಂಬಿವನೆ 
ಕಾದಿರ್ದಡೆ ... ಇನಿತುವರಿಷ್ಟಂ (ಕಲ್ಯಾಕಾ. ೨-೩೩); ಕಾಳೋರಗನ 
ಕುಡಿನಾಲಗೆಯೆವೋಲೆಸೆದುದಂಕುಶ ಭಟನ ಮುಷ್ಟಿಯಲಿ (ಕುವ್ಯಾದ್ರೋ. 
೭-೫೬). ಕುಡಿನಾಲಿಗೆ: ಬಾಲಕನಂಫಿಪಬ್ಲವದ ರುಧಿರಮಂ ಕುಡಿ 
ನಾಲಿ [ಪಾಠಾಂ, ಲ] ಗೆಗಳಿಂದೆ ಸೊಗಸೆ ಲೇಹಂಗೈದುವು (ಜೈಮಿಭಾ. 

ತನಿರೆಸಮಂ ಶಾರಿಕೆಗಳೊಡನೆ ಕೂಡಿ ಕುಡಿನಾಲಿಗೆಯಿಂ 
ಸವಿದೆ (ಹಾಲಾಸ್ಯ. ೨-೭೪ ವ). [ಕುಡ್ಕಿ + ನಾಲಗೆ] 

ಕುಡಿನಾಲಿಗೆ "ಕುಡಿನಾಲಗೆ' ನೋ. 

ಕುಡಿನಿಂಕಾ (ನಾ). ಒಕ್ಳಲ ಹಕ್ಕು ಕಳೆದುಕೊಳ್ಳದವರು : ಆ ಕೇಶವ 
ದೇವರ ದೇವದಾನದವೂರು ಮರಕಾಡನನು ಕುಡಿನಿಂಕಾ ದೇವದಾನವಾಗಿ 
ಮಕ್ಕಳು ಮಕ್ಕಳು ತಪ್ಪದೆ .* .- ಸಂತಾನಗಾಮಿಯಾಗಿ ಭೋಗಿಸುವರು 
(ಎಕ. 111, ಮಂಡ್ಯ. ೭೦-೧೨; 1276). 

[+ ತಮಿ. ಕುಡಿನಿಜ್ನೂ) 

ಕುಡಿನಿಮಿರ್‌, ಕುಡಿನಿಮಿರು (ಕ್ರಿ). ಕುಡಿಯಿಡು; ಚಿಗುರು; ಬೆಳೆ; 
ಹಬ್ಬು : ಸೆಜ್ಜೆವನೆಯ ಸಿರಿಮಂಚದೊಳ್‌ ಕುಳ್ಳಿರ್ದು ಬಳ್ಳಿ ವರಿವ ನೇಹಂ 
ಕುಡಿನಿಮಿರೆ (ಗಿರಿಕ. ೨-೧೦೫ ವ). ಕುಡಿನಿಮಿರು : ಹಿಮದ ಗಿರಿಯಲಿ 
ಸುಳಿದೆನು ಕುಡಿನಿಮಿರಿ ತೆರೆಗಳ ತುಳಿದೆನು (ಹೊಂಗಳು. ೨-೧೬). 

[ಕುಡ್ಮಿ ೬ ನಿಮಿರ್‌] 

ಕುಡಿನಿಮಿರು "ಕುಡಿನಿಮಿರ್‌' ನೋ. 

ಕುಡಿನೀರ್‌, ಕುಡಿನೀರು (ನಾ). ಕುಡಿಯುವ ನೀರು: ಕುಡಿನೀಕೆತ್ತುವ 
ವೊಲ್‌ ಪ್ರಪಾಪ್ರಮದೆಯರ್‌ (ಅನಂಪು. ೧-೮೪), ಅಅವನಟ್ಟಿಗೆಯೊಳ್‌ 
ಕುಡಿನೀರೆಆಕವ ಬೆಡಂಗಿಯರೆ ಭಾವಮಂ .,. ನೋಡಿ (ಸೂಕ್ತಿ ಸು. 


೨೮-೩೭) ; 


೪-೮೪); ಕುಡಿನೀರ್ಗುತ್ತಿಗೆಯನಾಂತವಂ ಯಾದೆಃಪತಿ (ವೀರವಿ. ೧-೪೭). |40 
ಕುಡಿನೀರು : ಪಡೆಗಡಲು ಕುಡಿನೀರು ನೆಜಕಿ ನೀರಡಸಿದುದು ಪಾರ್ಪವ 


ಶರಾವಳಿ (ಕುವ್ಯಾದ್ರೋ. ೯-೩೩) ; ದಾರುಣ ನಿದಾಘದುಬ್ಬೆಯನು ಭಂಜಿ 
ಸುವ ಕುಡಿನೀರು ಮೊದ: ನಾನಾ ಪಾನಭೇದಮಂ . 


ವೆನು (ಸೂಪಶಾ, ೨, ಣೌ ಬಂತೈ , * . ಜಡಿಮಳೆ ಸುರಿವೋಲ್‌ 
ಬಿರುಮಳೆ ಬರುತ್ತ ಇತಿ ನನು ಒಣಗಿದ ನೆಲಕೆರೆವೊಲ್‌ |45; 


(ಕಎಪು. ೨೮-೨) (ಜಃ + ನೀರ್‌] 


೧೯೧೧ 


ಸ ಉಸುರು | 


ಕುಡಿಮಗುಚು 


ಕುಡಿನೀರು;"ಕುಡಿನೀರ್‌' ನೋ. 
ಕುಡಿನು, ಕುಡಿಗು, ಕುಡಿನ, ಕೂಡಿನ (ನಾ). ನೇಗಿಲಿನ ಪಾಳ; 
ಕುಡಿನೇಗಿಲು (?) : *ಕುಶಿರಮೆನೆ ಪಾಳಮೆನೆ ಕುಳು ಕರ್ಣಿಯನೆ 
ಕುಡಿನು [ಪಾಠಾಂ. ಗು]? (ಮಂಗರಾ. ೧೦೯-೧). ಶುಡಿಗು :ಮೇಲಿನ 
5| ಪ್ರಯೋಗದ ಪಾಠಾಂತರವನ್ನು ನೋಡಿ. ಕುಡಿನ : “ಕೂಟಕ, 
ನಿರೀಷ, ಹಲ, ಕು [(ಪಾಠಾಂ. ಕೂ] ಡಿನ* (ನಾಚರಾ. ಕಿ). ಕೊಡಿನ: 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. [?) 
ಕುಡಿನೇಣ್‌ (ನಾ). ಹಗ್ಗದ ತುದಿ, ಕೊನೆ: ಸಾರಥಿ ಕಡಿಯಣದ 
ಕುಡಿನೇಣ ಕೊಂಡನು ತಿರುಹಿದನು ರಥವ (ಕುವ್ಕಾಶ. ೧-೮). 
[ಕುಡ್ಡಿ * ನೇಣ್‌] 
ಕುಡಿನೊರೆ (ನಾ). ತುದಿಗೆ ಬಂದ ನೊರೆ; ಅಂಚಿನಲ್ಲಿ ಕಟ್ಟಿದ 
ನೊರೆ: ಕುಡಿನೊರೆಯ ಕಟವಾಯ ಲೋಳೆಯನು (ಕುವ್ಯಾವಿ. ೬-೫೨). 
[ಕುಡಿ + ನೊರೆ] 
ಕುಡಿನೋಟಿ (ನಾ). ಕಣ್ಣಿನ ಕೊನೆಯ ನೋಟ; ಕಟಾಕ್ಷ; ಅಪಾಂಗ 
ದೃಷ್ಟಿ : ಬಗಸೆಗಣ್‌ ಕುಡಿನೋಟವಮಮ ಪೊಸಗಾಡಿಯಂ ಕೆಗೆಯೆ 
(ಪದ್ಮರಾ. ೩-೩೧); ದೈವವದೆತ್ತಲೊಲೆದಿಹುದತ್ತ ವಿಜಯಶ್ರೀಯ ಕುಡಿ 
ನೋಟ (ಕುವ್ಕಾದ್ರೋ. ೪-೨); ಎಸೆವ ಸಸಿವದನದೊಳ್ಳುಡಿನೋಟ 
ದೊಳೆ ... ಒಪ್ಪಿರ್ದರೆಳವೆಣ್ಗಳು (ಜೈಮಿಭಾ. ೬-೨೭); ಕುಡಿನೋಟ 
ಬೀರುತ ಮೊಳೆನಗೆ ತೋರುತ ಬಳಿ ನಿಂದು ಮನ ಸೆಳೆದಪಳು 
(ಇಂಚಾಪ. ೧೬೮-೨೭). [ಕುಡಿ * ನೋಟ] 
ಕುಡಿಪಲ್‌ಯೆ (ನಾ). ವಂಶದ ಮೊದಲಿಗ; ಪೂರ್ವಜ ; ಹಳೆಯ 
ತಲೆಮಾರಿನವನು : ಕುಲಮೊಸೆದ ಕುಡಿಪಟಿಯರೋ ದೇವತೆಗಳ್‌ 
(ಅಂತಿಗೊ. ೪೨-೬೭). [ಕುಡ್ಕಿ + ಪಟತಿಯ) 
ಕುಡಿಪು, ಕುಡಿಹು (ನಾ). ಕುಡಿತ; ಪಾನ (?) : ಕುಡುತೆಯೊಳೊಮ್ಮೆ 
ಗುಜ್ಜುಗೊರವಂ ಕುಡಿಯಲ್‌ ಕು[ಪಾಠಾಂ. ಪು) ಡಿಪಾಜಕಿತು 
(ಧರ್ಮಪ, ೧-೪೮). ಕುಡಿಹು. "ಕಳ್ಳುಡಿಹುತನ' ಪರಾ. 
[ಕುಡಿ + -ಫು] 
ಕುಡಿಬತ್ತಿ (ನಾ). (ದೀಪದ) ಬತ್ತಿಯ ತುದಿ: ಶರಣಬಸವ ಬಂದು 
ವರಗ ಅರಿಸಿಣ ಹಚ್ಚಿ ಕಲ್ಮಾಣ ಕುಡಿಬತ್ತಿ ಬೆಳಗಿದನ (ಲೋಕಗೀ. ಆ೪). 
[ಕುಡ್ಮಿ + ಬತ್ತಿ] 
ಕುಡಿಬಾಳೆ (ನಾ). ಅಗ್ರಬಾಳೆಯೆಲೆ; ಸುಳಿಬಾಳೆ: ಕುಡಿಬಾಳೆಯು 
ಕಡುಬಿಸಿಲಿಗೆ ಬಾಡಿ, ನೀರುಂಡ ಮೇಲೆ ಬೆಳಗಾಗಲು ಕುಡಿಚಾಚಿ ಗೊನೆ 
| ಬಿಡುವಂತೆ (ಕನ್ನಜಾ. ೬೧). [ಕುಡ್ಮಿ * ಬಾಕ್ತೆ (4. ಬಾಟಕಿ)] 
ಕುಡಿಬಿದಿರ್‌. (ನಾ). ಬಿದಿರಿನ ಕುಡಿ, ತುದಿ; ಕಳಲೆ: 
ಫೊನ್ನ ಬೆಳ್ಳಿಯ ಸಿಪ್ಪುಗಳೊಳ* ಕಿಜುಕಿಅದನೆಕದು ಕುಡಿಬಿದಿರೆ 
ಕುಡಿಯ ಮಾವಿನ ಮಿಡಿಯಮಾರುದಿನ ಮೆಣಸುಗಡಲೆಯ ಪುಡಿಯೊಳಡ 
ಸಿದಲ್ಲವಲ್ಲಣಿಗೆಯ ಚಿಕ್ಕಣಂಗಳಂ ಸವಿಸವಿದು (ಪಂಪಭಾ. ೪-೮೭ ವ). 
[ಕುಡ್ಮಿ + ಬಿದಿರ] 
ಕುಡಿಮಗ (ನಾ). ಒಕ್ಕಲು ಮಗ: ಎಸೆದಿರ್ಫನೊರ್ವ ಭಕ್ತಂ ಶಿವನ 
ಕುಡಿಮಗಂ [ಪಾಕಾಂ ಒಲ್ಮೆಗಂ] ವಸುಧೆಗೊಪ್ಪುವ ಮಹಾಜೇವ 
ನೊಕ್ಕಲ ಮಗಂ (ಇಳೆರ. ೯೦-೫) ; "ಉತ್ತಮ ವ್ಯವಸಾಯ, ಮಧ್ಯಮ 
ವ್ಯಾಪಾರ, ಕನಿಸ್ಮ ನೌಕರಿ? ಎಂದೂ ರೈತನೇ ಶಿವನ ಕುಡಿಮಗ ಅವನೇ 
ನಾಡಿನ ಬಾಳು (ಬೆಳುಮ. ೧೯೦). [ಕುಡ್ಕಿ * ಮಗ] 
ಕುಡಿಮಗುಚು (ಕ್ರಿ). ತುದಿಯನ್ನು ಮಡಿಚು, --ಮಣಿಸು : ಕಡು 
ಗಾಸಿ ಚಿಮ್ಮಾಡಿ ಕುಡಿಮಗುಚಿ ಕತ್ತರಿಸಿ ಪೊಡೆವಡೆಗಳೊಳಗೆ ಸಿಡಿಸಿದನು 
[ಕುಡ್ಮಿ * ಮಗುಡು (೮ ಮಗುಬ್ಬು)) 


- 
ಐ 


15 


20 


25 


30 


351 


| (ಸರ್ವಜ್ಞ. ೧೪೧೨). 


ಕುಡಿಮಿಂಚು 


ಕುಡಿನಿಂಚು (ನಾ). (ಬಳ್ಳಿಯ) ಕುಡಿಯಂತಿರುವ ಮಿಂಚು; 
ಕುಡಿಯೊಡೆವ ಮಿಂಚು: ದಂತಾಂಶುಜಾಲಂ ಕುಡಿಮಿಂಚಂ ಬೀಜಕಿ 
(ಪಂರಾಮಾ. ೨-೭೫); ನೆನೆಯಿಸಿದನೆಸೆದು ಬಾಲಕನೆನಸುಂ ಕುಡಿಮಿಂಚು 
ನಿಮಿರ್ದ ಕೆಮ್ಮುಗಿಲಿರೆವಂ (ಕುಸುಮಾ. ೬-೯೬); ಕುಡಿಮಿಂಚಿನಂತೆ 
ಹೊಳೆದುಹೋಹೆ ಯತಿಗಳ ಬೆಡಗ ಕಣ್ಣಿಟ್ಟು ನೋಡಿದನು 
(ಭರಚ. ೩-೧೨೯). [ಕುಡ್ಠಿ  ಮಿಂಡ್ಯು) 

ಕುಡಿಮಿನುಗು (ನಾ). ತುದಿಯ ಮಿಂಚು, ಹೊಳವು: ಘನ 
ಶರೀರದ ಕಾಳಿಕೆಯ ಕುಡಿಮಿನುಗುಗಳ ದಾಡೆಗಳ (ತೊರರಾ. ೬-೫೩-೪೩). 

[ಕುಡಿ * ಮಿನುಗು) 

ಕುಡಿಮಾಸೆ (ನಾ). ಮಿಾಸೆಯ ತುದಿ, ಕೊನೆ: ಕುಡಿಮಾಸೆ 
ಕುಣಿದವು ಸುಯ್ಲ ಹೊಗೆ ಮಸಗೆ (ಕುವ್ಯಾಕ. ೧೨-೧೦) ; ಕುಡಿಮಾಸೆ 
ಕುಣಿದು ನಾಸಿಕದಲ್ಲಿ ಹೊಗೆ ಸುತ್ತಿ ಕಿಡಿಗಳನಕ್ಷಿ ಮುಕ್ಫುಳಿಸೆ 
(ಮೋಹತ. ೩೩-೨೨) ; ಚಾಟಿಯಂತೆ ಹುರಿಗೈದ ಕುಡಿಮಾಸೆಯ ತೇಜಃ 
ಪುಂಜ ಮುಖದ ಅಧಿಕಾರಿ (ಪುನರು. ೩೧೦). ಗ[ಕುಡ್ಶಿ * ಮಾಸೆ] 

ಕುಡಿಮುಂಜೆಅಂಗು (ನಾ). ಮುಂಜೆರಗಿನ ತುದಿ, ಕೊನೆ: 
ಚೆನ್ನಪೊಂಗರ ಕುಡಿಮುಂಣಜಿಜಂಗು ನಿಡುಬಯ್ತಲೆ ಬಾರ್ತೆಯೆ 
(ಅನಂಪ. 6-೪೯). [ಕುಡಿ * ಮುಂಜಿಜಂಗು] 

ಕುಡಿಮುದ್ದ (ನಾ). ಒಬ್ಬಾತನ ಹೆಸರು : ವೀರವೂರಮಾಳ್ಪೊ ಪೊಟ್ಟಿ 
ಯರಾ ಕುಡಿಮುದ್ದನ್‌ ಮೇರೆಯುಳ್ಳಿ ಅದು ವಿಟ್ಟಿನ್‌ (ಎಕ. ೪, ಚನ್ನರಾ. 
೨೦೮-೫ ; 770). (2) 

ಕುಡಿಮುಸುಗು (ನಾ). ಮುಸುಕಿನ ತುದಿ; ಹೆಂಗಸರು ತಲೆಯ 
ಮೇಲೆ ಹೊಡೆಯುವ ಸೆರಗು; ಶಲೆ ಮುಸುಗು : (ಕಿ). 

[ಕುಡ್ಮಿ * ಮುಸುಗ್ಯು] 

ಕುಡಿನೊನೆ (ನಾ). ಮೊನಚಾದ ತುದಿ; ತುತ್ತತುದಿ: ಕುಡಿಮೊನೆ 
ಯೊಳಹಿಪತಿಯ ನಾಲಗೆ ಗಡಣವುದಿಸಿದನೆನೆ ಕೃಪಾಣದ ಕಡುಹು 
ಕೌತುಕವಾಯ್ತು ಬಂಡೆಯಳಾಜ ಮೋಹರದ (ಕುವ್ಯಾಭೀ. ೪-೨೭) ; 
ಕುಡಿಮೊನೆಯ ಪಡಿಮುಖದಲೊದಜುವ ಕಿಡಿಯ... ಶಕ್ತಿಯಲಿಟ್ಟಿ 
ನವನೀಶ (ಕುವ್ಯಾಶ. ೩-೬೬). [ಕುಡ್ಮಿ * ಮೊನೆ] 

ಕುಡಿಯ, ಕುಡೆಯ (ನಾ). ಒಕ್ಕಲಿಗ; ಒಕ್ಕಲುಮಗ: ಪರೆದಾರ್ಗಾ 
ಪಾರ್ನರ್ಗಾಯರಸರ್ಗಾ ಕುಡಿಯರಪ್ಪನಾಲ್ವರ್ಗಾಗಳ್‌ (ಕವಿರಾ.೧-೬೫); 
ನುದುದರ ಡೇವಯ್ಮನ ಮಗಂ ಮಾಳಯ್ಯ ಕುಡಿಯರಯರ್ಜುನ ಕಾಯ್ವ 
ಕಟ್ಟರಿದಿ ಪರದಾಸಿ (ಸೌಇಸಿ. 1x-;, ೫೭-೮; 922) ; ಕುಡಿಯರಾಭರಣಂ 
ನುಗುನಾಡೆ ರಾಮನೆಂದೊಡೆ (ಎಇ. ೪1; 5೧೫-೬; 1057); ಕುಡಿಯ 
ರುಳುವುಳ್ಳಿ ಗಳಿಂ ಕೆಂಪಾದ ಪೊಲಗಳಿಂದ (ಜಯಳಾ. ೧-೩೭) ; ಕುಡಿಯ 


ರಂದದಿ ಹೆಣ್ಣು  ಕೊಂಡೆಯ್ದಿ ಕೊಡುವುದು ನಡೆಯೆ ರಾಜರಿಗೆ (ಛರಚ.. 


೩೭-೩೩). ಕುಡೆಯ: ಹಲರು ಸೆಟ್ಟಕಾಜರು ಅನ್ಕಂಟರ ಬಳಿಯ 
ಸಂಕರಸೆಟ್ಟಿಯ ಮಗ ಕುಡೆಯರ ಬಳಿಯ ನಾರಣಸೆಟ್ಟಗೆ ಕೊಟ್ಟಿ ಮೂಲ 
ಶಾಸನದ ಕ್ರಮ (ಸೌಇಇ. 1-11, ೪೪೯-೮; 1444). 
[ದೇ. ॥ ತಮಿ. ಮಲ. ಕುಡಿಯಾನ್‌ ; ಕೊಡ. ಕುಡಿ - ಈಡಿಗ 
ರವನು; ಹೆಂಡ ಇಳಿಸುವವನು] 
ಕುಡಿಯಳ್ಳೆ (ನಾ). ಪಕ್ಕೆಯ ತುದಿ; ಅಳ್ಳೆಯ ತುದಿ: ತೊಡೆ ಸಂಕಲೆ 
ಯಿಕ್ಕಿದವೋಲ್‌' ಕುಡಿಯಳ್ಳೆ ಗಳಿಂದೆ ಸುರಿದುವಿರ್ಕೆಲಕೆ: ಕರುಳ್‌ 
(ಶಮದ. ೧೦೭ ಪ್ರಯೋ). "ಅಳ್ಳೆಕುಡಿ' ಪರಾ, [ಕುಡ್ಡಿ + ಅಳ್ಳೈ) 
ಕುಡಿಯಾರವಿ (ನಾ). ಒಂದು ಊರಿನ ಹೆಸರು: ಕಣಿಯಕಲ್ಮೂ 
ನೂರುಂ ಕುಡಿಯಾರವಿಯೆಬ್ಬ ಶ್ತು೨ ಕರಿವಿಡಿ ಮೂವತ್ತುಂ 
(ಎಕ, ೫1, ದಾವಣ. ೨೦-೫; 1045). [1] 


೧೯೧೨ 


0 


43 


ಕುಡಿರು 


ಕುಡಿಯಿಕ್ಕು (ಕ್ರಿ). ಚಿಗುರಿಡು; ಬೆಳೆ; ಹೆಬ್ಬು : ಮುದಂ ಕುಡಿಯಿಕ್ಕೆ 
ಭಕ್ತಿ ಭಾವನೆ ತಲೆದೋಜಃ (ದಶಕು. ೫-೭೬). [ಕುಡ್ಡಿ4 ಇಕ್ಕು] 
ಕುಡಿಯಿಡು (ಕ್ರಿ). -'ಕುಡಿಯಿಕ್ಕು: ಕುಡಿಯಿಟ್ಟುದು ಧೀಂಕಿಟ್ಟಿತ್ತಡಿ 
ಯಿಟ್ಟತ್ತಾಹ ಕೀರ್ತಿಲತೆ (ಗಿರಿಕ. ೩-೬೪); ಶಶಿಯ ತಣ್ಮದಿರ್ಗಳ್‌ ಕುಡಿ 
ಯಿಟ್ಟುವೆಂಬಿನಂ ಪಸರಿಸಿ ದಂತಳಾಂತಿ ಸಭೆಯ 9 ಬೆಳಗುತ್ತಿರಲ್‌ 
(ಕುಸುಮಾ, ೨-೨೮) ; ಸರಳು ತೀರಲು ತೀರದಸುರನ ಕೆರಳಿದುರಿ ಕುಡಿ 
ಯಿಟ್ಟು ದಿವನಬ್ಬರಣೆ (ಕುವ್ಯಾದ್ರೋ. ೧೬-೩೯). (ಕುಡಿ * ಇಡು] 
ಕುಡಿಯಿಲ (ಕ್ರಿ). ತುದಿಯನ್ನು ಚಾಚು; ಕುಡಿಚಾಚು; ಬೆಳೆ: 
ಬಳಿಕವ ಗೋರಿದನು ಕುಡಿಯಿಟುದ (ಪಸಾಠಾಂ. ಗುಡಿಯಿಆದು] 
ಬಾಲದ ಗೋರೆಯಲಿ ತಳಮಗುಚಿದನು ತೋರಣದ ಸಾಲುಗಳ 
(ತೊರರಾ. ೫-೭-೧೬). [ಕುಡ್ಮಿ + ಇಜಕ್ಕಿ] 
ಕುಡಿಯಿಲ್ಲಣ (ನಾ). (ದೀಪದ) ಕುಡಿಗೆ ಕಟ್ಟಿಕೊಂಡ 
ಕರಿಕು, ಕೆಟ್ಟ: ಕುಡಿಯಿಲ್ಲಣವನೊರಸಿ ಸೊಡರನುಜ್ಜಳಿಸಿದಳ್‌ 
(ಶ್ರೀರಾಮಾ, ೪೫೦-೧೪೦). [ಕುಡ್ಮಿ * ಇಲ್ಲಣ) 
ಕುಡಿಯಿಸು, ಕುಡಿಸ್ಕು (ಕ್ರಿ). ಕುಡಿಯುವಂತೆ ಮಾಡು; ಪಾನ 
ಮಾಡಿಸು: ಕುಡಿ ಕಳ್ಳನೆಂದು ಕರಗಿಸಿ ಕುಡಿಯಿಸುವರ್‌ ಲೋಹರಸಮ 
ನೆರ್ದೆಗರಗುವಿನಂ (ಆದಿಪು. ೫-೮೬); ಕುಡಿತೆಯೊಳೆ ತಂದು ನೀರೆಂ . 
ಚಂಚುಪುಟದಿಂ ಕುಡಿಯಿಸುತ (ಕಾದಂಪೂ. ೨೧೨), ಅಳಿನಿಂದಮಳೆಯ 
ಬರ್ದೆಗೆಯಳೆಯಂ ಕುಡಿಯಿಸಿದರೆಂಬ ತೆಜದಿಂ (ಧರ್ಮಾಮೃ. ೧-೧೭೭). 
ಕುಡಿಸು: ಕುದುರೆಯಂ ನೀರಂ ಕುಡಿಸಿ (ಪಂಡತಂ. ೧೨೦-೯); 
ಅಸಮ ವಿಸಮಂ ಕುಡಿಸಿ ಕೊಂದಹೆನೆಂದು ( ಬಸಪು. ೫೮-೪೨) ; ಹೊಡೆದು 
ತಲೆಯನು ನಿನ್ನ -ರಕುತವ ಕುಡಿಸುವೆನು ಕೂರಸಿಗೆ (ಕುವ್ಯಾಕ. ೯-೩೮). 
[ಕುಡಿ + -ಇಸ್ಯು) 
ಕುಡಿಯೊಕ್ಳಲ್‌ (ನಾ). - ಕುಡಿಯ: ಧನದ ಧಾನ್ಯದ ಸೊಮ್ಮಿನ 
ಸೊಕ್ಕಿನಿನ್ನ ಮಾರ್ಗಳದೊಮ್ಮ ನಮ್ಮೊಳೆಂಬ ಕುಡಿಯೊಕ್ಕಲ ಮಕ್ಕಳಿ 
ನೂರ್ಗ್ಗಳೊಪ್ಪಗು (ಸೌಇಇ. 3%-1, ೨೯೭-೧೨ ; 1177). 
[ಕುಡಿಯ + ಒಕ್ಕಲ್‌,] 
ಕುಡಿಯೊಕ್ಕಲಿಗ (ನಾ). ಒಕ್ಕಲಿಗರಲ್ಲಿ ಒಂದು ಪಂಗಡ: “ಆಭೀರಃ, 
'ಮಹಾಶೂದ್ರಃ - ಈ ೨ ಕುಡಿಯೊಕ್ಕಲಿಗಂ ? (ಹಲಾಯು, ೯೬-೪೩೩) ; 
ಸೊನ್ನಲಿಗೆಯೊಳಗೊಪ್ಪುತಿರ್ಪ ಕುಡಿಯೊಕ್ಕಲಿಗರ ರಂಜಿಸುವ ಗರ್ಭಂಗ 
ಳಿಂದುದಿಸಿ ( ಚಿಬಪು. ೫೯-೧೧). [ಕುಡಿಯ * ಒಕ್ಕಲಿಗ] 
ಕುಡಿಯೊಡೆ (ಕ್ರಿ). - ಕುಡಿಯಿಕ್ಕು: ಸಳರು ನೆಟ್ಟಿ ಬಳ್ಳಿಯೇ ಕುಡಿ 
ಯೊಡೆದು ಹೊರವಾಗಿ ಹುವ್ರ್ವ ಹಣ್ಣುಗಳನ್ನು ಜನತೆಗೆ ಕೊಡಬೇಕು 
(ಸವತಿ. ೨೫). [ಕುಡಿ + ಒಡೈ) 
ಕುಡಿಯೊಣಗು (ಕ್ರಿ). ೧. (ಬಳ್ಳಿಯ) ಕುಡಿ ಬತ್ತಿಹೋಗು, 
ಬಾಡು : ಕೀರ್ತಿಲತೆ ಕುಡಿಯೊಣಗಿತೈೈ (ಕುವ್ಯಾವಿ. ೨-೪೩). 
೨. ವಂಶ ನಿಂತುಹೋಗು, ನಾಶವಾಗು: ಇದ್ದೆ ಒಬ್ಬ ಮಗೆ 
ಸತ್ತು `ಅವರ ವಂಶದ ಕುಡಿಯೊಣಗಿದೆ (ರೂಢಿ). 
[ಕುಡ್ಡಿ* ಒಣಗು] 


ಕುಡಿಯ್ಯ (ನಾ). ಒಬ್ಬಾತನ ಹೆಸರು (?) : ಅರಿಉರ್ಪನ್ನಿವ್ವರು 


ತೊಜಕಿಕ್ಯಾರಾಟ್ಬಿಉವೆಕ್ಕವನಿಯಮುವಲ್ಟೊಗೆಯು ಕೂಡಲೂರು ಇನೆತ್ತು 
ಮೂರ್‌ ನೆರಸಾಸನಮಾಗೆ ಕುಡಿಯ್ಕೆಕೊ «೫೬ ಲು * ದನ್‌ ಇಟ್ಟು 
(ಎಕ. 1%, ಗುಂಡ್ಲು ಪೇ. ೮೮-೬ ; 786 [?) 

ಕುಡಿರು (ಕ್ರಿ). (?): ನಡೆದು 3ತೆ)? 1 ಮ ಮಹಾನದಿ ತಡಿಯ 
ಅರಳಿಯ ಮರನಡಿಯ ಕುಹೀಲ್‌ *'ಕುಡಿನೀ್ರುದು ಸಾಂಗಿಕಮಾಗಿ 
ಭಕ್ತಿಯಲಿ (ಗಗಕಾ. ೪-೬೨), [ಕ] 


ಕುಡಿಲು 


ಕುಡಿಲು (ನಾ). ಕುಡಿ; ಸುಳಿ: “ಪಲ್ಲವ, ಕಿಸಲಯಂ - ೨ ತಳಿರ 
ಹೆಸರುಗಳು. ಎಳತಾದ ಎಲೆ, ಚಿಗುರು ಚಿಗುರೆಲೆಗಳಿ ಕೂಡಿರುವ 
ಕುಡಿಲು, ಮರದ ಸುಳಿ? (ಸಿದ್ಧಾಂತಿ. ೧೦). [ಕುಡ್ಮಿ + -ಲು?) 

ಕುಡಿಲೂರ್‌ (ನಾ). ಒಂದು ಊರಿನ ಹೆಸರು: ಸಿನ್ಮಾಳಿ ಕುಡಿ 
ಲೂರೊಳಿಗೆ ಸ್ವರ್ಗಸ್ಥರಾದ (ಎಕ. 111, ತಿರುಮ. ೯೩-೩ ; 896), [?) 

ಕುಡಿನಡೆ (ಕ್ರಿ). ೧. ಚಿಗುರನ್ನು ತಾಳು. ೨. ಬೆಳೆ; ವರ್ಧಿಸು: 
ಹೀಗೆ ನಸ್ಟವಾಗಿದ್ದ ಶಂತನುವಿನ ವಂಶವು ಕುಡಿವಡೆದು ಮುಂದಕ್ಕೆ ಬಂತು 
(ವಚಭಾ. ೯). (ಕುಡ್ಮಿ *- ಪಡೆ,] 

ಕುಡಿವರಿ (ಕ್ರಿ). ೧. - ಕುಡಿಯಿಕ್ಕು: “ ಪರ್ವಿದುದೆನೆ ಕುಡಿವರಿದುದು ೫ 
(ಚಶುನಿ. ೪0); ಹೃದಯದೊಳಂಕುರಿಸಿ ಮುಖಾಗ್ರದಿಂದೆ ಕುಡಿವರಿವ 
ಕೋಪ ವಿಷಲತೆಯೆ ತಳಿರ್ತುದು ಪೂತುಡೆನಲ್‌ (ಜಗವಿ. ೧೧-೮೮) ; 
ಮಿಸುಪ ಗಾಡಿಯ ಲತೆಗಳ್ಳೆದೆ ಕುಡಿವರಿವಂತೆ (ಉದ್ಭಟ. ೯-೪೫) ; 
ಸತ್ಯೀರ್ತಿಲತೆ ಕುಡಿವರಿದು ಬೆಳೆದುದು (ಕುವ್ಯಾ ಅ. ಓರಿಇ. ೯-೫೫). 
೨. ಉಕ್ಕಿ ಹರಿ: ಅನಂದಾಶ್ರು ಕುಡಿನರಿವುತೆಲ್ಲರೈತರೆ (ನೆಂಕಾರಾ. 
೨-೧೧-೧೫) ; ಜಾಗರೆದಿ ರಸದತ್ತ ಕುಡಿವರಿವ ಭನದೊಳಗೆ ಹಿಂಜರಿದು 
ಯತ ಸತ್ಯಕೆಡೆಗೊಡುವುದು (ಮಲೆದೇ. ೪೬). [ಕುಡಿ * ಪರಿ) 

ಕುಡಿನಲೆ (ನಾ). ಒಂದು ಬಗೆಯ ಬಲೆ: ಒಡ್ಡಿದರು ದಡಿವಲೆಯ 
ಸಿಡಿವಲೆ ಕಡ್ಡಿವಲೆ ಕುಡಿ[ಸಾಕಾಂ. ಣಿ]ವಲೆಯನಗಲಕೆ -ಚಡ್ಡಣಿಸಿದರು 
ಬೀಸುವಲೆ ಬೆಳ್ಳಾರೆ (ತೊರರಾ. ೩-೩-೧೨). [ಕುಡಿ * ಬಲೆ] 

ಕುಡಿವಾಲ್‌,, ಕುಡಿವಾಲು (ನಾ). ಕುಡಿಯುವ ಹಾಲು : -ಇಡೆ 
ತೊಟ್ಟಿ ಲಿಲ್ಲಾಡಿಸುವರಿಲ್ಲ ನಿನಗೆ... ಬಿಡದೆಜಕಿವ ನೀರ್‌ ಕುಡಿವಾಲ್ಲಳೆಣ್ಣೆ 
ಬೆಣ್ಣೆಗಳಿಲ್ಲ (ಜೈಮಿಭಾ. ೨೮-೧೭). ಕುಡಿವಾಲು ; ಅಡಿಯ ಉಂಗ್ಲುಟ 
ದಿಂದ ಮುಡಿಯ ಬಾಗಿಲು ತೆರೆದು ಕುಡಿವಾಲಿನಂಬೆದಿ ರಾಮುರಾಮಾ 
ಮಾಸಲ ತೊರೆಯಾಗಿ ಈ ಸಲ ಬಂದಿಜಿ ಸೂಸಲ ನೆರೆಯಲ್ಲಿ ರಾಮರಾಮಾ 
(ಸೂರ್ಯಪಾ. ೮೫-೪). [ಕುಡಿ, * ಪಾಲ್ಕ್‌) 

ಕುಡಿವಾಲ (ನಾ). ೧. ಬಾಲದ ತುದಿ, ಕೊನೆ: ಇಖುಂಕಿದ ಕೆಚ್ಚ 
ಲೆತ್ತಮೆತ್ತಿದ ಕುಡಿವಾಲಮಂದೆಸೆಯೆ (ಪಂಪಭಾ. ೮-೧೦೩) ; ಕರಂ ಕುಡಿ 
ವಾಲಮೆತ್ತಿ ಪಾಲ್‌” ಮೊಲೆಗಳಿನೆಚ್ಚು ಗಲ್ಲಲನುಗಲ್‌ ಪರಿತಂದುವು 
(ನೀವಿಪು. ೧೦-೧೫೩); ಕುಡಿವಾಲಂ ನೆಲನಂ ಸಳಂಚಲೆಯೆ ಕೋಪೋ 
ದ್ರೇಕದಿಂ ದಿಟ್ಟಗಳ್‌ ಕಿಡಿಯಂ ಸಾಲಿಡೆ (ಎಕ. ೫1, ದಾವಣ. ೨೫-೧೮ ; 
1224) ; ಕುಡಿವಾಲಮಪ್ಪಳಿಸಲೊಗೆದ ತುಂತುಜು್‌ ಜಗಕ್ಕೆ ಕಡೆಗಾಲಮಂ 
ಮಾಡಲು (ಜೆಬಪು. ೨೧-೫). ೨. ಚೂಪಾದ ಬಾಲವುಳ್ಳ. ಒಂದು 
ಜಾತಿಯ ನಾಯಿ: ಕುಡಿನಾಲನ ಕೊಳ್ಳಿವಾಲನ ಬೆಳ್ಳನ ನಿಡುಗಾಲ 
ಬಲು ಕುಕ್ಕುರನಾ ಮೆಡಿಗಿವಿಯಳಗನ ಬಿಡು ತಡೆ ಹಿಡಿಯೆಂದು ನುಡಿವರು 
ಬಿಯದರು (ರಾಮವಿ. ೧೫-೬೮). [ಕುಡಿ * ಬಾಲ್ಯ] 

ಕುಡಿವಾಲು "ಕುಡಿವಾಲ್‌' ನೋ. 

ಕುಡಿವಾಳ್‌ (ಕ್ರಿ). ಒಕ್ಕಲಾಗಿ ಬಾಳು; ದಾಸನಾಗು : ಗುಡಿಗೆಟ್ಟಿಂ 
ಗುಡಿಗೆಟ್ಟಿಂ ಶಿವನೇ ಕುಡಿವಾಳ್ವೆಂ ಕುಡಿವಾಳ್ವೆಂ ಹರನೇ 
(ಕಿರುನಾ. ೨೨೦-೧೮). [ಕುಡ್ಡಿ + ಬಾಳ್‌, (ಆ ಬಾಯ್‌) 

ಕುಡಿವಿಡು (ಕ್ರಿ). - ಕುಡಿಯಿಕ್ಕು : ಪವಳದ ಬಳ್ಳಿಯ ತುಜುಗಲ್ಪವಣಿ 
ಛದೆ ತಳ್ತು ಬೆಳೆದು ಕುಡಿಯಿಟ್ಟ ಪರಾರ್ಣವತಟದಜೊಳ್‌ ಪರೆದಪುದೆಂಬ 
ವೊಲ್‌ ಎಸೆದತ್ತು ಸಂಧ್ಯಾರಾಗಂ (ಕಾದಂಪೂ. ೨೭೭). 

[ಕುಡಿ * ಬಿಡು] 

ಕುಡಿವುರ್ಪು, ಕುಡಿಹುಬ್ಬು (ನಾ). ೧. ಹುಬ್ಬಿನ ಕೊನೆ. ೨. ಎಸಳಾದ 
ಹುಬ್ಬು: ಸುಳಿಗುರುಳ ಕುಡಿವುರ್ವಿನ ಕರ್ಪುಗಳೆ (ಕಾವ್ಯಸಾ. ೩೪೯); 
ಕುಡುನೋಟದ ಕುಡಿವುರ್ಮೀನೂರ್ವಶಿ (ರಾಮಾಶ್ವ. ೬೧-೨೫). 


೧೯೧೩ 


ಕುಡು, 


ಕುಡಿಹುಬ್ಬು: ಕೆದಜಂದಲೆಗಳ ತೋರೆಭಾರದೆ ಮದದ ಕುಡಿಹು 
[ಪಾಠಾ.ಂ, ಮೈಯು]ಬ್ಬುಗಳ ಭಯರಸದುಭುತದ ಖಳರಿದ್ದರಿದಿರಿನಲಿ 
(ತೊರರಾ. ೩-೩-೮); ಕಣೈಂಡದಂತಾಗೆ ಕುಡಿಹುಬ್ಬು ಧೂಮಲತೆಯೆಂ 
ಬೊಲಿರೆ (ಜೈ ಮಿ ಭಾ. ೧೩-೩೬); ಅಳುವಕಂದನ ತುಟಿಯು ಹವಳದ 
8 ಕುಡಿಯಂಗ ಕುಡಿಹುಬ್ಬು ಬೇವಿನೆಸಳಂಗ (ಗರತಿ. ೮೫). 
[ಕುಡ್ಕಿ * ಪುರ್ವ] 

ಕುಡಿನಳ್ಹೆ (ನಾ). ಒಬ್ಬಾತನ ಹೆಸರು: ಜಕ್ಕಿ ಯೊಬ್ಬೆ ನಾಟ್ಲೂವುಣ್ತು 
ಗೆಯ್ಯುತ್ತಿರೆ ಸಣ್ಣುವರ ಕಲಿಗಂ ಪೆರ್ಗ್ಗೆಡೆತನಂ ಗೆಯ್ಮ ಸನ್ನಿಗರ ಕುಡಿ 
ಕುಡಿವುಳ್ತಂ ಕೊಡಂಗೆಯೂರ್ಗ್ಗ್ಸೆ ಪೆರ್ಗ್ಗಡೆತನಂಗೆ ಯ್ಕು ತ್ತಿ ರೆ 

(ಎಕ. ೪11, ಶಿಕಾರಿ. ೨೧೯-೧೩ ; 913). (2) 
ಕುಡಿನೆರಲ್‌ (ನಾ). ಬೆರಳಿನ ತುದಿ; ಶುದಿಬೆರಳು : ನಂದನನುತ್ಸಂಗ 
ದೊಳಿರ್ದೊಂದೈಡೆರಡೊಂಬತೆಂದು ತೊದಟ್‌ಸೆವಿನಮೋರೊಂದನೆ ಕುಡಿ 
[ಪಾಠಾಂ. ಡು]ವೆರಲಿಂದಮದೆಂದೆಣಿಸುಗುಮೆನ್ನ ಕೊರಲ ಹಾರದ ಮುತ್ತಂ 
(ಚಂದ್ರಪು. ೩-೫೦) ; ಸುರಿದಶ್ರುಗಳಂ ಕುಡ£ಡಿ) ವೆರಲಿಂ ತಾನೆನಸುಂ. 
ಮಿಡಿಯುತ್ತುಂ (ಕುಸುಮಾ. ೧೦-೫೨). [ಕುಡ್ಮಿ* ಬೆರಲ್‌) 
ಕುಡಿವೆರಸು (ಅ). ತುದಿ ಸಹಿತವಾಗಿ ; ಕುಡಿಯನ್ನು ಒಳಗೆ 
ಪೂದಳೆದುದೆನಿಪ ಪುರ್ವಿನ ಕುಡಿವೆರಸು ತೂಕಡನೊಳಕೊಂಡ ಜಾಡ್ಮ 
ಸೊಕ್ಕುಮುಕ್ಳುಳಿಸಿದಂತಿರ್ದಿರವುಂ (ಕಾದಂಪೂ, ೭೫೯), 
[ಕುಡ್ಡಿ + ಬೆರಸ್ಕು] 

೩0 ಕುಡಿವೆಳೆಗು (ನಾ). ತುದಿಯಲ್ಲಿ ಬೆಳಗುವ ಬೆಳಕು; ಬೆಳಕಿನ 
ಕುಡಿ; ಕಿರಣ: ಐಕ್ಕನ ಐಕ್ಕನ ಮಹಾದೈಕ್ಕನ ಭಾವ ಮಿಂಚಿನ 
ಕುಡಿನೆಳಗಿನ ಸಂಚದೆ ಸಂಚಲದ ಸಂಚಾರ ಸಂಚರಿಸುವ ಸರದಂತೆ 
(ಮೊ ೪9 ಮಾ. ೧೪೩೨೫೪೭); ನಂದುವ ಸೊಡರೆ ಕುಡಿನೆಳಗಿನಂತೆ 
(ವರ್ಧಷು: ೧೦-೫೦ ವ); ದಿಗುವಳಯದಲಿ ಕುಡಿವೆಳಗ ಕುಡಿಕುಡಿ 
ದಡರುತಿರ್ದುದು ತಿಮಿರಲತೆ ಜಗವ (ಕುವ್ಕಾದ್ರೋ. ೧೫-೨೩). 

[ಕುಡ್ಮಿ + ಬೆಳಗು] 
ಕುಡಿಸು, "ಕುಡಿಯಿಸು' ನೋ. 
ಕುಡಿಸ್ಕು "ಕೊಡಿಸು' ನೋ. 
ಕುಡಿಸ್ಕು (ಕ್ರಿ). ಕೊಂಕಿರು; ವಕ್ರವಾಗಿರು; ಹೊರಳು. 
“ಒರ್ಗುಡಿಸು? ಪರಾ. [ಕುಡ್ಕು + -ಇಸ್ಕು] 
ಕುಡಿಹ (ನಾ). ಕುಡಿಯುವಿಕೆ ; ಕುಡಿಯುವುದು; ಕುಡಿತ. "ಕುಡಿಹಿ' 
ಪರಾ. [ಕುಡಿ * -ಹ್ಯ] 
ಕುಡಿಹಿ, ಕುಡುಹಿ (ನಾ). ೧. ಕುಡಿಯುವವನು ; ಕುಡುಕ: ಇಂತೀ 
ಶ್ರಿನಿಧ ಕುಡಿಹಿಯ ಭಕ್ತಿ ಅಸಗನೀರಡಿಸಿ ಸತ್ತಂತಾಯಿತು 
(ಎರೇಕ್ವ. ೧೬೯, ಕುಡುಹಿ : ತನ್ನ ಬಿಡುಗಡೆಯ ಸ್ತ್ರೀಯರ ಕೈಯಿಂದ 
ಒಡೆಯರ ಪಾದನಂ ತೊಳೆಯಿಸಿ ಆ ತೊಳೆನೀರ ತರಿಸಿ ತನ್ನ ಲಿಂಗಕ್ಕೆ 
ಮಜ್ಜನಕ್ಕೆಜಕದು ತೀರ್ಥವೆಂದು ಕೊಂಬ ಕುಡುಹಿಯ ನೋಡಾ 
(ಗಣಭಾ. ೩೨೫-೨); ಶೋಣಿತಗುಡುಹಿಗಳ ಕೈ ಬೆಳೆದುದು (ತೊರರಾ. 
೬-೩೫-೨೧). ೨. ದಡ್ಡ; ಅವಿವೇಕಿ: ಬಾರೆಲೆ ಕುಡುಹಿ ಬಾಯಿಗೆ 
ಬಂದ ಪರಿಯಲಿ ಕೆಡೆದಡೇನಹುದಿತ್ತಲಿದೆ ಕೊಳ್ಳೆನುತ ದೋಷದಲಿ ಒಡಲ 
ನಿಟ್ಟಿನು ಭಾರಿಗದೆಯಲಿ (ನಿಭಾಗ. ೬-೧೦-೨೯). [ಕುಡಿಹ + -ಇ] 
ಕುಡಿಹುಬ್ಬು “ಕುಡಿವುರ್ವು' ನೋ. 
ಕುಡಿಹೊಳೆಹು (ನಾ). - ಕುಡಿವೆಳಗು: ಕಂಗಳಲಿ ಕುಡಿಹೊಳೆಹು 
ಹುಬ್ಬಿನ ಹೊಂಗಿನಲಿ ಭಂಜವಣೆ ( ಸಂಧಪ. ೨೯-೨೫). i 
(ಕುಡಿ * ಹೊಳೆಹು (< ಪೊಳೆಪು)) 
' ಕುಡ್ಕು "ಕೊಡ್ಕು' ನೋ. 


10 


15 


55 


40 


43 


ಕುಡ್ಕು 


ಕುಡು (ಕ್ರಿ). ಏಟುಕೊಡು ; ಹೊಡೆ ; ಬಾರಿಸು: ಕಸೆಯ ನಿನಿಸಲುಪ 
ಕುಷಿ ಲಂಭಿಸಿದುದು ಪನ್ನೆರಡುಯೋಜನಂಬರಮಿನ್ನೇವೆಸಗೊಳ್ಳುದೊಳಡು 
ವೇಗದಿನಸಳಳಿದುದು ಮನಮುಮಂ ತುರಂಗಮ ರತ್ನ ಳ್‌ ೦( ಆದಿಪು.೧೩-೩೯). 
(ದೇ. ॥ ತಮಿ. ಮಲ. ಕೊಟ್ಟು ; ತುಳು. ಕೊರು ; ತೆಲು. ಕೊಟ್ಟು] 
ಕುಡ್ಕು (ನಾ). ವಕ್ರ ವಾಗಿರುವಿಕೆ; ಬಾಗಿರುವಿಕೆ; ಕೊಂಕು; 
ವಕ್ರತೆ; ಡೊಂಕು: *ಕುಡು-ಪ್ರದಾನೇ ವಕ್ರೇ ಚ (ಡೊಂಕಾದ)? 
(ಶಮಧಾ) ; “ಕುಡು ಕೊಂಕದಕ್ಕುಂ” (ತ ೬೪); ಕುಡು + 
ಇಲ್ಲವ ಕುಡುವಿಲ್ಲ (ಶಮುದ. ೫೨ ಪ್ರಯೋ). "ಕುಡುದಾಡೆ' ಪರಾ. 
[ದೇ. ॥ ತಮಿ. ಕೊಡ; ಮಲ. ಕೋಡ್ಮ ; ತೆಲು. ಕೊವಲಿ] 
ಕುಡುಂಗಕ (ನಾ). ೧. ಒಂದು ಬಗೆಯ ಹುಲ್ಲು: 
(ನಾಚಿರಾ. ಕಿ). ೨. ಎ ಕುಟುಂಗಳ: 
ಹುಲ್ಲುಹೊದಕೆ? (ತದ್ಭಕೋ. ೬). 
ಕುಡುಕ "ಕುಡಿಕ' ನೋ. 
ಕುಡುಕಿಕ್ಕು (ಕ್ರಿ). ಕುಟುಕು ಇಡು; ಗುಟುಕು ಕೊಡು: ಅಂಗ 
ಕಾಂತಿಯಂ ತಾಂ ಕುಡುಕಿಕ್ಕುವಂ ಯುವತಿನೇತ್ರಡಕೋರಡಯಕ್ಕೆ 
ಇದನೇ. ೪-೧೩೬) ; ತೆಂಬುಲವ ಕುಡುಕಿಕ್ಕೆನುತ ಕಾತರದಿಂದವಳು 
ಇರಾಸಾಂ. ೨೬-೪೯). [ಕುಡುಕ್ಕು (ಆ ಕುಟುಕ್ಕು) + ಇಕ್ಕು] 
ಕುಡಕ "ಕುಟುಕ್ಕು' ನೋ. 
ಕುಡುಕ್ಕು (ಕ್ರಿ). ಕುಟುಕು ಕೊಡು; ಗುಟುಕು ನೀಡು: 
“ಕ್ಷು[ವಾಕಾಂ. ತು]ಡುಕು- ಈಷತ್‌ಪ್ರದಾನೇ (ಪಾಕಾಂ. ಪ್ರಧಾವನೆ] 9. 
(ಶಮಧಾ. ನ). [ಆ ಕುಟುಕ್ಕು) 
ಕುಡುಕ್ಕು "ಕುಟುಕ್ಕು' ನೋ. 
ಕುಡುಕ್ಕು (ಗು). "ಕುಡಿಯುವ ಸ್ವಭಾವದ; ಕುಡುಕತನವುಳ್ಳ : 
ಕುಡುಕುಮನವಿತ್ತೀಚೆ ಅಡಿಗಡಿಗೆ ಎಡವುತಿದೆ ಪತನವ -ನಿವಾರಿಸವ್ವ 
(ಅರಳು. ೩೫೯-೭). [ಕುಡಿ, + -ಕು] 
ಕುಡುಕುಂದಣಳಕಿ "ಕಡುಕುಂದಅು? ನೋ. 
ಕುಡುಕುಗೊಡು (ಕ್ರಿ). - ಕುಡುಕಿಕ್ಕು: ನೇಜಃಲ ಪೊಸದೋರೆಯನಿ 
ಮ್ಮಾನಿನ ಪಣ್ಮಂ ತರಿಸಿ ಕುಡುಕುಗೊಡಲು ಹಸಿದಿರ್ದುಂ ತಿನಲೊಲ್ಲದೆ 
(ಜಯಕಾ. ಗ ಶರಥಂಗಳ ಹಸುಳಿಗಳ್ಳೆ ತತ್ಸಿಂಗದೊಡಲ ಖಂಡವ 
ತೆಗೆದು ಕುಡುಕುಗೊಡುವ (ಸಮ್ಯಳೌ. ೧೦-೨೭). 
_[ಕುಡುಕ್ಕು ( ಆ ಕುಟುಕ್ಕು) + ಕೊಡು] 
ಕುಡುಕುಗೊಳ್‌ "ಕುಟುಕುಗೊಳ್‌' ನೋ. 
ಕುಡುಕುದಂಬುಲ “ಕುಟುಕುದಂಬುಲ' ನೋ. 
ಕುಡುಕೂರ್‌ (ನಾ). ಒಂದು ಊರಿನ ಹೆಸರು: . .ಕುಡುಕೂರ 
ಭಚಲದೋರಯ್ಯನ ಮಗಂ ಮಾರೆಯ್ಯಂ (ಎಕ. 1೪, ಹುಣಸೂ. 
೫೦-೪ ; 987); ಮುದ್ದೆ ದಂಣಾಯಕರು ಕುಡುಕೂರ ಕೋಟೇಶ್ವರ 
ದೇವರಲ್ಲಿ... ಮಾಡಿದ ಧರ್ಮಕೆ (ಸೌಇಇ. 17-11, ೪೧೬-೪; 1576). 
[ಕುಡುಕು *- ಊರ್‌] 
ಕುಡುಕೆ "ಕುಡಿಕೆ? ನೋ. 
ಕುಡುಗತ್ತಿ (ನಾ). ಒಂದು ಬಗೆಯ ಕತ್ತಿ 
“(ಕೊನೆಯಲ್ಲಿ ಅಗಲ ಹೆ 


*ತಜುಬುಲ್ಲು* 
*ಕುಡುಂಗಳ ತ್‌ ಕುಟುಂಗಕ 
[< ಸಂ. ಕುಟುಂಗಕ] 


; ಬಾಗಿರುವ ಕತ್ತಿ: 

ಚ್ಹುತ್ತ ಹೋಗುವ) ಬಾಗುಳತ್ತಿ ಕುಡಗತ್ತಿ.? 
(scimitar. ಇಂಕನಿ), [ಕುಡ್ಕು * ಕತ್ತಿ) 

ಕುಡುಗಬರ್ನಿ (ನಾ). ಕೊಂಕಿದ ಕಬ್ಬು; ನೇರವಾಗಿಲ್ಲದ ಕಬ್ಬಿನ 
ಜಲ್ಲೆ : ಬಡವನಿತ್ತ ಜ್ಯೋತಿಯ ಕಾಂತಿ ದೀಪಿಸದೆ ಕರಿದಹುದೆ ಸೈತನಹ 


೧೯೧೪ 


23 


50 


40 


ಕರ್ಬು ಯಿನಿದಾಗಿ ಕುಡುಗರ್ಬು ಮತ್ತೆ ತಾ ಪಿರಿಯ ಕಹಿಯಹುದೆ | 45 


(ಷತಿಲ. ೧-೧೯). [ಕುಡ್ಕು + ಕರ್ಬು (ಆ ಕರ್ವ)) 


| ಕಡುಗೆಯ್‌ (ನಾ). ಕೊಂಕಿದ ಕೈ; ಡೊಂಕುಗೈ: 


ಕುಡುತಲೆ 


ಕುಡುಗಲ್‌ "ಕುಡುಗೋಲ್‌' ನೋ. 

ಕುಡುಗಲು "ಕುಡುಗೋಲ್‌' ನೋ. 

ಕುಡುಗು(ಕ್ರಿ). ಕೊಡಹು; ಒದರು: ನಾವು ಆರು ಜನ ಇದ್ದೆ ವಲ್ಲ ಆದರೂ 
ನೋಡು ನಮ್ಮಿಂದ ಒಬ್ಬರಿಂದಲೂ ಸಾಗಲಿಲ್ಲ. ಒಂದೇಸಲ ಕೈಕಾಲು 
ಕುಡುಗಿದುದು, ನಾನೆಲ್ಲೋ ಅವರೆಲ್ಲೊ (ಮುಂಗಾಮು. ೮೬). (?) 

ಕುಡುಗುರುಳ್‌ (ನಾ). ಕೊಂಕಿದ ಕೂದಲು; ಉಂಗುರುಗೂದಲು; 
ಕುಟಿಲಕುಂತಲ: ಕುಡುಗುರುಳೆಂಬ ತಂಬೆಲರ ಬೆಂಬಿಡಿದಿಂ ಪೊಸ 
ನೇಟಮೆಂಬ ಚಿಲ್ವಿಡಿದೆಳಮಾಮರಂ (ಆದಿಪು. ೧೨-೨೯). 

[ಕುಡ್ಕು + ಕುರುಳ್‌] 

ಕುಡುಗೂಸು "ಕೊಡಗೂಸು' ನೋ. 

ಅಚ್ಚರಿ 
ಯೆಟ್ಟಜಾಗೆ ಕೆಲರ್ನೆ ಪೆಟಗಾಲ್‌ ಕೆಲರ್ಗೆ ಕುಡುಗೆಯ್‌ 
(ಅದ್ಭುತ. ೨೫-೨೫). [ಕುಡ್ಕು + ಕೆಯಾ] 

ಕುಡುಗೆಯ್ತ (ನಾ). ಕೊಡುವ ಕ್ರಿಯೆ; ದಾನಮಾಡುವಿ ಕೆ: 
ಪಗೆಗಳ್‌ ಕಾಡಿನೊಳ್‌ ಕಾದೆ ನೇಹಿಗರ್‌ ಬಂದು ಸೇರೆಯುಂ ಮೊಗಮಂ 
ತಿರುಪಿರ್ದಿಲ್ಲಂ ಅಧಟಂ-ಶುಡುಗೆಯ್ತದಿಂ (ಸೌನಂದ. ೨-೫). 

[ಕುಡ್ಳು * ಗೆಯ್ತ, (ಆ ಕೆಯ್ತ?) 

ಕುಡುಗೊರಳು (ನಾ). ಕೊಂಕಿದ ಕೊರಳು; ಬಾಗಿದ ಕತ್ತು: 
ಕಿನಿವರೆಗೆಳೆದೆಚ್ಚ ಕಣೆಯೊಳ್‌ ಕಡುನೊಂದು ಕೆಡೆದೊಂದು ಬನದ 
ಕುರಂಗಿ ಪ್ರಿಯನ ದರ್ಶನ ತನಗಿನ್ನು ದುರ್ಲಭವೆಂದು ನೋಡಿತು 
ಕುಡುಗೊರಳಾಗಿ (ಗಾಥಾಸ. ೬-೯೪). 

[ಕುಡ್ಕು + ಕೊರಳು (ಆ ಕೊರಲ್‌)] 

ಕುಡುಗೋಲ್‌, ಕುಡಲು, ಕಳುಡುಗಲ್‌, ಕುಡುಗಲು, ಕುಡುಗೋಲು 
(ನಾ).. ಕೊಂಕಿದ ಧಾರೆಯುಳ್ಳ ಒಂದು ಕೊಯ್ಯುವ ಸಾಧನ: 
*ಲವಿತ್ರಂ, ದಾತ್ರಂ- ಈ ೨ ಕುಡುಗೋಲ್‌ ನ (ಹಲಾಯು. ೯೪-೪೨೩) ; 
ಸೊಗಯಿಸುಗುಮೆ ಪಲ್ಲಿ ಲಿವಾಯಗಿಲಿಗಿಲಿಗಂಧಂ ಸಮಂತು ಕೂರಿಲಿ 
ಕುಡುಗೋಲ್‌ (ಕಾ ವ್ಯಾವ. ೨೫೭); ಸಂಸ್ಕೃತಿಯ ಬೇರ್ಗೆ ಕುಡು 
ಗೋಲ್ಲೊಂಬ ಮಾಳ್ಕೆಯಿಂ (ಅರಿಕ. ೧೭೭-೧೧) ; ಎನ್ನಯ ಜೇರೊಳೇಕೆ 


ಕುಡುಗೋಲಿಡುವೈ (ಜೀವಸಂ. ೧೮೦-೩೭). 'ಕುಡಲು: ಕೃಷಿಕನ 
ಕಳೆಕೊಯ್ಯು ವ ಕುಡಲು ಬೀಳುವ ವೇಳೆಯಲ್ಲಿ ಆಗುವುದೆಲ್ಲ ಪ್ರಕೃತಿಯ 
ಆಯ್ಕೆಯ ನಿಯಮವನ್ನು ಅನುಸರಿಸುವುದು (ನಿಬಂಧ. 1, ೨೩೧). 


ಕುಡುಗಲ್‌: ಈ ಚಕ್ರಲೋಹ ಖಂಡಕ್ಕಂ ಕುಡುಗಲ್ಲಮೆಜಗಿಮೆಂಬೊಡೆ 
(ಶಾಂತಿಪು. ೧೦-೧೨೧ ಸ ಕುಡುಗಲು : ಒನಿಕೆ ಕಂಬಳಿ ಕುಡುಗಲು 
(ವೀಕೈಪು. ೮-೫-೫೬). ಕುಡುಗೋಲು : ಕೊಡಲಿ ಕತ್ತಿ ಕುಡುಗೋಲು 
ಸುತ್ತಿಗೆ. «. ಮೊದಲಾದಾಯುಧಂಗಳ್‌ (ಶ್ರಾನಕಾ. ೧೩೦-೧೧); 
ಕುಡುಗೋಲ ಸುಳಿಯದೇ ಮಸೆಯಿಸುವ (ಸಮ್ಯಕ್‌. ೧-೨೪) ; ಪಿಡಿದ 
ಕರದ ಕುಡುಗೋಲು (ಕಂನವಿ. ೧೧-೪೦) ; ಬೆಟ್ಟಕ್ಕೆ ಹೋಗುವವನ 
ಸೊಂಟದಲ್ಲಿ ಕುಡುಗೋಲು ಸಿಕ್ಕಿದಹಾಗೆ (ಗಾದೆ). [ಕುಡ್ಕು*- ಕೋಲ್‌] 

ಕುಡುಗೋಲು "ಕುಡುಗೋಲ್‌? ನೋ. 

ಕುಡುಗೋವು (ನಾ). ಒಂದು ಬಗೆಯ ಜವಮಾನು (?) : ಜೆಟ್ಮ 
ಆಯ್ಯನವರಿಗೆ ಪ್ರಿತ್ತಿ ೨೧ ಕೃಂ ಕಾರತುಂಡಿನ ಕುಡುಗೋವಿನಲ್ಲಿ 
ಮೂನೂರ ಅಡಕೆಯ ಮರ (ಎಕ.೪111, ತೀರ್ಥಹ. ೧೩೫-೩೩; ?). (1?) 

ಕುಡುತ "ಕುಡತಿ' ನೋ. 

ಕುಡುತಲೆ (ನಾ). ಖಾತೆ; ಪಟ್ಟಿ: ಪ್ರತಿನರುಷದಲೂ ನಡವ ಬತ್ತದ 
ಕುಡುತಲೆ ಭೂಮಿಯ ವಿವರ (ಸೌಇಎ. ೧೯೩೦, ಮಂಗಳೂ. ೫೨೬-೧೪; 
1375). [*- ತುಳು. ಕುಡ್ತಲ್ಲೆ 


ಕುಡುತೆ, 


ಕುಡುತೆ, "ಕುಡಿತೆ' ನೋ. 

ಕುಡುತ್ಶ್ಕೆ (ನಾ). ವಕ್ರತೆ ; ಕೊಂಕು : ಬಿಡುದಲೆಯ ಬೆಂಡೆದ್ದ ಕಂಗಳ 
ಜಡಿನ ನಿಡಿವಾಡೆಗಳ ಹುಬ್ಬಿನ ಕುಡುತೆ[ಪಾಠಾಂ.ಕೆ]ಗಳ ಕಡುಗಚ್ಚಿದೌಡಿನ 
ಜಡಿವ ತೋಳುಗಳ (ನಿಭಾಗ. ೧೦-೧೧-೩೧). ಗ[ಕುಡ್ಕು + -ತೆ) 

ಕುಡುತ್ತೆ "ಕುಡತಿ' ನೋ. 

ಕುಡುತೆಗಣ್‌ "ಕುಡಿತೆಗಣ್‌' ನೋ. 

ಕುಡುದಡಿ (ನಾ). ಕೊಂಕಿದ ಕೋಲು ; ಬಾಗಿದ ದೊಣ್ಣೆ ; ಗಿಡ್ಡ 
ದೊಣ್ಣೆ: ಕುಜು, ಬಿಜ, ಕುಡು ಎಂಬವರ್ಕೆ - ಕುಜುಗಿಡಂ, ಕುಜುದಡ್ಡಿ 
.. ಕುಡುವೆಜಕೆ, ಕುಡುದಾಡೆ, ಕುಡುಮಿಂಚು ಕುಡು[ಪಾಠಾಂ. ಅ]ದಡಿ 
(ಶಮದ. ಕಿ. ೧೮೪ ಪ್ರಯೋ). [ಕುಡ್ಕು * ದಡಿ] 

ಕುಡುದಾಡೆ (ನಾ). ಕೊಂಕಿದ ಕೋರೆಹಲ್ಲು: ಪೊಳೆದುಳ್ಳುವ ಕುಡು 
ದಾಡೆಯ ಪೊಳಪು(ಪಂಪಭಾ. ೬-೫೯); ಕುಡುದಾಡೆಗಳ್‌ ಸೊಗಯಿಪೆಕ್ಕಲ 
ವಂದಿವೊರೊಕ್ಕಲಿಕ್ಕಿದಂ (ನೇಮಿಪು. ೧೧-೧೫೭) ; ಕುಡುದಾಡೆಮಿಂಚು 
ಕಿಸುಗಣ್‌ ಸಿಡಿಲೆನೆ (ಜಗವಿ. ೪-೫೪); ಕುಳಿಕನ ಕುಡುದಾಡೆಗೆ ಮಾರಿನಿಟ್ಟಿ 
ಮಾರಿಗೆ ಮಾಜಾಂಪ . . . ಕಡುಗಲಿ (ಕಣ. 7, ೨೫-೪೫; 1186); 
ಕುಡುದಾಡೆಯಿಂ ಬೇಡವಡೆಯೊಡಲನೀಡಿಆಿವುತ (ಹಚಕಾ. ೬-೮). 

: [ಕುಡ್ಕು * ಬಾಡೆ] 

ಕುಡುನೋಟಿ (ನಾ). ಕೊಂಕುನೋಟ ; ಓರೆನೋಟ: ಕಡೆಗಣ್ಟೊಗರ 
ಕುಡುನೋಟದಿಂ ನೋಡಿ ಪಫೆಜ್‌ನೊಗದ ನಗೆಜೊನ್ನಮಂ ಕೂಡಿ 
(ರಾಮಾಶ್ವ. ೯-೧೫). [ಕುಡ್ಕು * ನೋಟ] 

ಕುಡುಪು, ಕುಡುವು, ಕುಡುಹು (ನಾ). ೧. ಡೊಂಕು ; ಬಾಗಿರುವಿಕೆ; 
ವಕ್ರತೆ. "ಕುಡುಪುವಾಲ' ಪರಾ. ೨. ವಾದ್ಯವನ್ನು ಬಾರಿಸುವ 
ಕೋಲು; ಪಿಟೀಲು ಮೊದಲಾದ ತಂತಿವಾದ್ಯಗಳನ್ನು ನುಡಿಸುವ 
ಬಿಲ್ಲು, ಕಮಾನು; ವಾದನದಂಡ: ಕುಡುಪುಂ ಕಯ್ಕುಂ ಜತಿ 
ಯೊಳ್‌ ತಡತಡವಕೆ ವಾದಕಂಗೆ ಫುರ್ವಿಂ ಜತಿಯಂ ತೊಡರದೆ ನಡೆಯಿಸಿ 
ಫುರ್ವಡೆ ಕುಡುಪೆನೆ ನರ್ತಕಿಯೆ ಸಭೆಗೆ ವಾದಕಿಯಾದಳ್‌ (ಆದಿಪು. 
೯-೩೨), ಕರಂ ಯತಿಧಾತುಮೂರ್ಛನಾಬ್ಮಾಜದೊಳಾಡೆ ಕೂಡೆಕುಡುಪುಂ 
ಬೆರಲುಂ ಕೃತಕಾದ್ರಿಕೂಟದೊಳ೯ ಬಾಜಿಸುವಂ ಜಸಂಬಡೆಯೆ ಕಿನ್ನರನಂತೆ 
ನರೇಂದ್ರನಂದನಂ (ಅರ್ಧನೇ. ೪-೧೪೦) ; ಚಂದ್ರಕಾಂತದ ಕುಡುಬಂ 
-ಢಕ್ಕೆಯಂ ಬಾಜಿಸಿದಳೌ (ಬಾಧಪು. ೬-೮೯); ಕೇಳಬಲ್ಲುದೆ ಕುಡುಪಣಂ 
ಕ್ವಣಿತಮನ್ನ್ನ? (ಗಿ9ಎಂ. ೫೬-೮). ೩. ಕಣ್ಣಿಗೆ ಅಂಜನವನ್ನು ಲೇಪಿ 
ಸುವ ಕಡ್ಡಿ ; ಕಾಡಿಗೆಕಡ್ಡಿ ; ಅಂಜನಶಲಾಕೆ : ಎಡಗಣ್ಣೊಳೆಚ್ಚಿದಂ 
ಜನಮೊಡಂಬಡೆನೆ ಬಲದ ಕಣ್ಣೊಳೆಚ್ಚದೆ ಕುಡುಪಂ ಪಿಡಿದು ಗವಾಕ್ಷಕ್ಕೊ 
ರ್ವರ್ಳ ನಡೆದಳ ನೋಡಲೈವಿನಯಕಲ್ಪಾಂಥಿಪನಂ (ಶಾಂತಿಪು. ೬-೮). 
ಕುಡುವು : ೨. ಕೋಣಃ - ಎರ್ಮೆಯ ಹೋತಂ, ವಾದ್ಯದ ಕುಡುವುಂ 
(ಕಾಶಕೃ. ೩೪). ಕುಡುಹು : ೨. ಶರೀರಮೆವಾದ್ಯಂ ನಾಲಗೆ ಬಾಜಿಸುವ 
ಕುಡುಹು ವಾದಕನಾತ್ಮಂ (ಶಮದ. ೩೪ ವೃತ್ತಿ); ಸಿಡಿಲ ಕುಡುಹುಗಳಿಂದ 
ಕಮಲಜ ಹೊಡೆಯಲಬುಜಭವಾಂಡ ಭೇರಿಯ (ಕುವ್ಯಾದ್ರೋ. ೧-೪೭). 
&. ಅಂಜನ ;- ಮೆಣಸು, ಬೆಳ್ಳುಳ್ಳಿ, ಹಿಪ್ಪಲಿ, ಅಳಲೆಕಾಯಿ ಬೀಜ ಇವಂ 
ಸಮನಾಗಿ ಗೋಮೂತ್ರದಿಂದರೆದು ಕುಡುಹ ಮಾಡಿ ನೆಳಲಲ್ಲಿ ಒಣಗಿಸಿ 
ಕಣ್ಣಿಗೆ ತೇದು ಹಚ್ಚಲು ರಕ್ತಸಿತ್ತ . . . ರಕ್ತದೋಸ ಸಹ ಮಾಣ್ಗುಂ 
(ಸಕವೈ. ೧೮೩) ; ಆಡಿನಮೂತ್ರದಿಂದಾ ಸಣ್ಣನಾಗಿ ಅರದು ಅಂಜನ 
ಕುಡುಹುಗಳಂ ಮಾಡಿ (ವಿಷಚಿ. ೧೨-೧). ೪. ಬರೆ ಹಾಕುವ ಕುಡ: 
ಕಾಯ್ದ ಕರ್ಬುನದ ಕುಡುಹುಗಳಿಂ ಶಿವಿಮೂಗಿನೊಳ್‌ ಹರಿಯಿಸುವುದುಂ 
(ಕಾಂತೀಶ್ವ. ೯-೧೧೦ ವ); ವೈದ್ಯದಲ್ಲಿ ಹೇಳಿದ ಕಟ್ಟಿಳೆಯಿಂದ ಕ.ಡುಹ 
ಕಾಸಿ ಬರೆವುದಕ್ಕೆ ರಕ್ಷೆಯ ಹಾಕುವುದ ಳ್ಳ (ಅಶ್ವಟೀ. ಹಲ). 


೧೯ಗಿಬ 


5 | 


20 


ಯ 


0 


45 


ಕುಡುವಾಳ್‌ 


೫. ಹತ್ತಿಯನ್ನು ಎಕ್ಸುವ ಕೋಲು ; ಬಿಲ್ಲಿನ ಹುರಿಯನ್ನು ಬಡಿ 
ಯುವ ಕೋಲು : *ಜಿಸೆಯೆನಲು ಬಿಲ್ಲು ಹಿಡುಸೋದ[ಶೋಧ ಮೆನೆ 
ಕುಡುಹು? (ಮಂಗರಾ. ೬೧-೧೯). [ಳ:ಡ್ಕು + ಇಫು] 

ಕುಡುಪುವಾಲ (ನಾ). ಡೊಂಕುಬಾಲ; ವಕ್ರವಾದ ಬಾಲ: ನಡು 
ನೀಳ್ವ ಜಂಫಘೆ ಕುಡುಪುವಾಲ ಮೆಟ್‌ ಯಲಂಡೊಡನೆಸೆದವು ಜಾಯಿಲಗಳು 
(ಕುರಾಸಾಂ. ೨೭-೪೦). [ಕುಡುಪು + ಬಾಲ] 

ಕುಡುಬ (ನಾ). ಒಂದು ಅಳತೆ; ಪ್ರಸ್ಥದ ನಾಲ್ಕನೆಯ ಒಂದು 
ಭಾಗದಷ್ಟು: *ಕುಡುಬ- ಕುಡುವ (ಪ)? (ತದ್ಭಳೋ. ೮); ಸೋಡಶಿಕೆ 
ಕುಡುಬ ಪ್ರಸ್ಥ ಆಢಕ ದ್ರೋಣ ಮಾನಿ ಖಾರಿಗಳಿವು ಚತುರ್ಗುಣಿತಂ 
ಗಳಿವು ಮೊದಲಾದುವು ಮಾನಪ್ರಮಾಣಮಕ್ಕುಂ (ಪಸಾರ. ೧೮೯-೧೧) ; 
ಪ್ರಸ್ತದಲಿ ನಾಲ್ಕಆಲಿ ವಂದು ಭಾಗ ಕುಡುಬನೆನ್ನಿಸಿಕೊಂಬುದು ಇದು 
ಮಗಧ ದೇಶದ ಕೊಳಗದ ಪ್ರಮಾಣ (ಭಾಸ್ಕರ ೭೪-೫); ಮೂರ್ಸಾವಿರದ 
ಆರ್ನೂಲಕುಡುಬನೆನಿಸೂದು (ವೀಶೈಪು.೭-೧೦-೬೧).[ ಆ ಸಂ. ಕುಡುವ] 

ಕುಡುಬಿ (ನಾ). ೧. ತುಳುನಾಡಿನ ಒಂದು ಜಾತಿ: ಇತರ ನಾಮಧೇಯ 
ಗಳು - ಇನ್ನಿತರೆರಲ್ಲಿ ಓಡಾರಿ... ಕೊಡಿಯ, ಕುಡುಬಿ, ಕೊಟ್ಟಾರಿ 
ಇತ್ಯಾದಿ ಕೌಟುಂಬಿಕ ಹೆಸರುಗಳಿವೆ (ತುಳುನಾ. ೧೮೪) ; ಮೊಲದ ಶಿಖಾರಿಗೆ 
ಹೊರಟಿ ಹಳ್ಳಿಯ ಕುಡುಬಿಯೊಬ್ಬನ ಬೇಟೆಯಾಯಿತು ಅವನಿಗೆ 
(ಔದಾಉ. ೨೫). ೨. ಮಲೆನಾಡಿನ ಮೂಲನಿವಾಸಿಗಳಲ್ಲಿ ಒಂದು 
ಪಂಗಡ; ಆ ಪಂಗಡದವನು: ಕಾಡು ಮತ್ತು ಗಿರಿಜನರು - 
. “ಭಿಲ್ಲರು. . .ಕುಡಿಯ, ಕುಡುಬಿ, ಮವಿಲನ್‌ (ತುಳುನಾ. ೧೭೨). [?) 

ಕುಡುಬಿಲ್ಲು "ಕುಡುವಿಲ್‌' ನೋ. 

ಕುಡುಮಿಂಚು (ನಾ). ಕೊಂಕಾದ ಮಿಂಚು; ಬಳ್ಳಿಮಿಂಚು: 
ಕುಡುಮಿಂಡಂ ಮಸೆದನ್ನರಪ್ಪ ಪಲರೊಳ್ವೆಂಡಿರ್‌ ಮನಂಗೊಂಡು 
ಬಂದೊಡಂ (ಆದಿಪು. ೩-೧೨) ; ನಭೋಂಗಣಕ್ಕೊಗೆದಳಂದು ಲಕ್ಷ್ಮಿ 
ಕುಡುಮಿಂಚಿದೊಂದೆಂಬಿನಂ (ಕಾದಂಉ. ೭೬೮) ; ಕುಡಿಮಿಂಚುಂ ಸುರ 
ಧನುವುಂ ಗೆಡೆಗೊಂಡು (ನೀಮಿತ. 6-೧೨೨); ಪೊಳೆವ ನೇತ್ರಾಂಚಲಂ 
ಕುಡುಮಿಂಚಿನಂತಾಗೆ (ಸದ್ಮರಾ. ೮-೫೧). [ಕುಡ್ಕು *- ಮಿಂಚ್ಯು) 

ಕುಡುಮೆ (ನಾ). ಕೊಡುವಿಕೆ ; ದಾನ: ಪಾತ್ರಕ್ಕಿತ್ತಂ ಕುಡುಮೆಯಂ 
ಮಾಡಂ ತಾನಘಮೇನನುಂ (ಸೌನಂದ. ೨-೧೨). 

[ಕುಡು (೮ ಕೊಡು) + -ಮೆ] 

ಕುಡುಮೆಟ್ಟು (ನಾ). (?) : ವಜ್ರಕ್ಕೆ ಮಂಜಾಡಿ ಕರ್ಪುರ ಕುರುಜು 
ಕಸುರಿವೇಣಿ ಚಿನ್ನ ಬೆಳ್ಳಿ: ತೂಕ ಕಂಡು ತಾಮ್ರ ಹಲ ಇವು ತೂಗಿ 
ಮಾರುವಂತ ವಿವರಗಳು : ಆನೆಗೆ ಗಜಕಡ್ಡಿ, ಕುದುರೆಗೆ ಕುಡುಮೆಟ್ಟು 
(ಭಾಸ್ಕರ. ೭೮-೩). [1 

ಕುಡುವ (ನಾ). ೧. ಒಕ್ಕಲಮಗ; ವ್ಯವಸಾಯಗಾರ; ರೈತ: 
“ಒಕ್ಕಲಿಗ ಕುಡುವ, ಆರಂಭಗಾರೆ, ಕೈತ? (ಕಂನುಹು. ೮೦). ೨. ಗೌಡ 
ಸಾರಸ್ವತ ಬ್ರಾಹ್ಮಣರ ಉಪನಾಮಗಳಲ್ಲೊಂದು: ಕಾಮತ, 
ನಾಯಕ, ಕಿಣಿ... ಕುಡುವ, ಶಾನುಭಾಗ (ತುಳುನಾ. ೧೮೪). 
"ಕುಡಿಯ? ಪರಾ. [ಕುಡು -ವ] 

ಕುಡುವಾವುಜ (ನಾ). ಕುಡುಹಿನಿಂದ ಬಾರಿಸುವ ಚರ್ಮವಾದ್ಯ : 
ಕಂದಾವುಜ, ಪಟಾವುಜ, ಕುಡುವಾವುಜ [ನಾಕಾಂ. ಕುಡುಬಾಹುಜ] 
ಅಡಾನುಜನೆಂಬ ನಾಲ್ಕು ತೆಜದ ಅವುಜಮಂ (ವಿವೇಕ. ೧೯೧). 

[ಕುಡುವು (ಆ ಕುಡುಪು) + ಅವುಜ) 

ಕುಡುವಾಳ್‌ (ನಾ). ಕೊಂಕಾದ ಕತ್ರಿ; ಕುಡುಗೋಲು: 

ಪರದ ಪೂಜ್ಯತೆ ಬಯಲಾಯ್ಲೇ ಕುಡುವಾಳಿನ್‌ ಬಿದಿ ಕೊಯ್ದತ್ತೇ 

(ವಾರಹಿ. ೩೫-೧). [ಕುಡ್ಕು + ಬಾಳಾ) 

121 


ಕುಡುವಿಲ್‌ 


ಕುಡುನಿಲ್‌, ಕುಡುಬಿಲ್ಲು (ನಾ). ಕೊಂಕಾದ ಬಿಲ್ಲು; ವಕ್ರಚಾಪ : 
ಆತನ ಕುಡುವಿಲ್ಲ ಜೀವಡೆಗೆ ಬಿಗುರ್ತ್ತಂತೆ ಕಣ್ಮುಕುಳಿಸಿದುವು (ಕಾದಂಉ. 
೭೭೦) , ಏಜ ಮುಣಿವೆಸದ ಸಿವಿಗೆಯನೇಜಕಿಸಿ ಕುಡುವಿಲ್ಲನೊಡನೆ ಬರೆ 
ಕಂದರ್ಪಂ ನೀಆಕ ಮುಗಿಲ್ವೊರೆಯೊಳ್‌ ಮೆಯ್ದೋಜುವ ಶಶಿಕಳೆಯ 
ಗಾಡಿಯಂ ಗೆಲೆವಂದಳ (ಪ ರಾಮಾ, ೩-೪೦). *ುಡುಬಿಲ್ಲು: 
ಕುಡುಬಿಲ್ಲು ಬಾಗಿದ ಮೆಯ್ಯ . . . ಸ್ಮವಿರೆಯಂ ಕಂ ಡೊಡನೆ 
ಕೈಕೆ ನಡೆದಳ್‌ ಬಳಿಗೆ ( ಶ್ರಿರಾಮಾ. ೨೧-೫೪೩). 
[ಕುಡ್ಕು + ಬಿಲ್‌) 
ಕುಡುವಿಲ್ಲ (ನಾ). (ಯಾವಾಗಲೂ) ಕೊಂಕಿದ ಬಿಲ್ಲನ್ನುಳ್ಳವನು; 
ಮನ್ಮಥ; ಕಾಮ : “ಇಂಗೋಲ್ವಿಲ್ಲಂ. .. ಕುಡುವಿಲ್ಲಂ, ಐಸರಲಂ, 
ಗಿಳಿದೇರಂ - ಇವು ೧೩ ಕಾಮಡೇವಂಗೆ ಪೆಸರ್‌? (ಕಶಸಾ. ೨-೧೩); 
“ಫ್ರೆಜೆಗೊಡೆಯಂ ಪೆಣ್ಬಡೆಯಂ ನೆಜಕೆ ಬಂಡುಣಿವೆರ್ದೆಯ ಸುಗ್ಗಿಗೆಳೆಯಂ 
ತಾನೈಸರಲ ಕುಡುವಿಲ್ಲ ಜತಿವಗೆ ಪಿರಿವಿಂಗೋಲ್ವಿಲ್ಲ ಕಾವ ಮಾಂಬಬವಿ 
ಗೆಯಂ? (ಕವಿಕಂ. ೨೭); ಕುಡುವಿಲ್ಲನೆಚ್ಚ ಸರಲುಂ ನಡದು ದಲಂ 
ದೊರ್ವನೆರ್ದೆಯಂ (ಕಾವ್ಯಾ ವ. ೨೦೯), ಕುಡುವಿಲ್ಲಗೆಣೆಯ ಕುಂಭಿನಿ 
ಯರಸನ ಬಿಟ್ಟು ಮಡದಿಯನೈರ್ಗೆಳಸುವರೆ (ಪ್ರಭಂಜ. ೨-೪೦); 
ಕೊಂಕಿದುದು ಬಿಲ್‌ ಆವಂಗೆ ಆತಂ ಕುಡುವಿಲ್ಲಂ (ಶಬ್ದಾನು. ೩೧೦ 
ಪ್ರಯೋ) ; ಕುಡುವಿಲ್ಲಂ ಮಸೆದಿರಿಸಿದೆ ಕಡುಕೂರ್ಸರಲ್‌ 
(ವಿಷ್ಣುಪು. ೫-೭-೪೧). [ಕುಡುವಿಲ್‌ + -ಅ್ಯ್ವ] 
ಕುಡುವು "ಕುಡುಪು' ನೋ. 
ಕುಡುವುಗುರ್‌ (ನಾ). ಕೊಂಕಿದ ಉಗುರು; ವಕ್ರನಖ: ಕುಡುವು 
ಗುರಿಂಡೆಚಲ್ಮುಡಿಯ ಗಂಟು ಸಡಿಲಿಸಿ ಗಂಧತೈಲಮಂ ಕುಡಿತೆಯೊಳಾಂತು 
[ಕುಡ್ಕು + ಉಗುರ] 
ಕುಡುವುರ್ವು, ಕುಡುಹುಬ್ಬು (ನಾ). ಕೊಂಕಿದ ಹುಬ್ಬು ; ಡೊಂಕು 
ಹುಬ್ಬು: ಅಣಿಪಿದುದು ರೌದ್ರರಸಮಂ ನಿಜಿಸಿದ ಕುಡುವುರ್ವು 
ಕರ್ಚಿದೌಡುರ್ಚಿಡೆ ಬಾಳ್‌ (ಗದಾಯು. 9-೨೭); ವಿಜುಗುವ 
ಕುಡುವುರ್ವಿಂಗೆ ತಾನಿಕ್ಷುಚಾಪಂ ದೊರೆಯಲ್ಲಂ (ಗಿರಿಕ. ೪-೧೫೩) ; 
ಕೊಂಕಿಗೆ ಕುಡುಎಂಬಾದೇಶಂ ಕುಡುವುರ್ವು, ಕುಡುಗೋಲ್‌, ಕುಡುವೆಅಕೆ 
(ಶಮದ. ೧೮೪ ಪ್ರಯೋ) ; ಕುಡುವುರ್ವು ಕರ್ವಿನ ಬಿಲ್ಲ ಬಿಂಕಮಂ 
ಕೊಂಕುಗೆಯ್ಕೆ (ಸದ್ಮರಾ. ೩-೩೦). ಕುಡುಹುಬ್ಬು: ಕಬ್ಬುನಿಲ್ಲುಗಳ 
ಕೊಂಕನೇಳಿಸುವಾ ಕುಡುಹುಬ್ಬುಗಳಿಂಪುವಡೆದಾ (ಪ್ರಭಂಜ. ೪-೯೭). 
[ಕುಡ್ಕು * ಪುರ್ವು) 
ಕುಡುನೆಖಕೆ (ನಾ). ಕೊಂಕಿದ ಚಂದ್ರ; ಖಂಡಚಂದ್ರ; ಬಾಲಚಂದ್ರ: 
ಕುಡುನೆಆ್‌ ತೋರ್ಪ ಕುಡುದಾಡೆ (ಶಮದ. ೧೮೪ ಪ್ರಯೋ). 
[ಕುಡು 4 ಪೆಜಕಿ] 
ಕುಡುನೆಆತಿದಲೆಯ (ನಾ). ಬಾಲಚಂದ್ರನನ್ನು ತಲೆಯಲ್ಲಿ ಥರಿಸಿ 
ದವನು; ಶಿವ: ಕಡುಪಿಂದವೆ ಮೂವಳಸಂ ಮುತ್ತಿದ ಕುಡುವೆಜಕಿ 
ದಚಿಯನ ಭಾಳಾಂಬಕದುರಿ ಸುಡುವಂದದಿನಳುರ್ದುದು ವಿರಹಜ್ವರಂ 
[ಕುಡುನೆಜಕಿ + ತಲೆ, + -೪,] 


(ಕಾವ್ಯಸಾ. ೬೩೧). 


(ಜಯಕಾ. ೪-೩೧). 
ಕುಡುಹಿ "ಕುಡಿಹಿ' ನೋ. 
ಕುಡುಹಿವೆಣ್‌ (ನಾ). ಕುಡಿಯುವ ಹೆಂಗಸು ; ಮದ್ಯಪಾನ ಮಾಡು 

ವವಳು: ನಡೆ ದಡದಡಿಸುತ ನುಡಿ ತಡಬಡಿಸುತ ಬಿಡದೆ ಬೈವುತ ಬೀಡಿ 

ನವರ ಕೆಡಪುತ ಕೈಯಡಕೆಲೆಯ ನಡೆದುದಲ್ಲಿ ಕುಡಿಹಿನೆಣ್ಣಾ ದಂಡಿನೊಳಗೆ 

(ಕುರಾಸಾಂ. ೪೧-೬೧). [ಕುಡುಹಿ (೬ ಕುಡಿಹಿ) + ಪೆಣ್‌) 
ಕುಡುಹು "ಕುಡುಪು' ನೋ. 
ಕುಡುಹುಬ್ಬು "ಕುಡುವುರ್ವ' ನೋ. 


ಗಿ೯ಗಿಓ೬ 


ಶಿ 
೦ 


ಲಾ 


45 


ಕುಣಪಾಣಿ 


ಕುಡೆಯ "ಕುಡಿಯ? ನೋ. 
ಕುಡ್ಡ (ನಾ). “ಕುಡುಂಬಳ ಹಕ್ಕಿ; ಬೆಳ್ಳಕ್ಕಿಯ ಜಾತಿಯ ಒಂದು 
ಹಕ್ಕಿ; ಕೌಜಲು” (ಸಿರಿಕೋ. ೧೨೦). [?] 
ಕುಡ್ಡಗುರಿಯೆಳ್ಳು (ನಾ). ಒಂದು ಜಾತಿಯ ಎಳ್ಳು; ಕಾಡುಗುರಿ 
ಯೆಳ್ಳು : (೪). (ಕುಡ್ಡ 4 ಗುರಿ 4 ಎಳ್ಳು (ಆ. ಎಳ್‌)] 
ಕುಡ್ಡ ಬುರ್ಲಿ (ನಾ). ಒಂದು ಜಾತಿಯ ಕಾಡುಹಕ್ಕಿ : (8). 
[ಕುಡ್ಡ * ಬುರ್ಲಿ] 
ಕುಡ್ಡಬೆಳ್ಳಕ್ಕಿ (ನಾ). ಒಂದು ಜಾತಿಯ ಕಂದುಬಣ್ಣದ ನೀರುಹಕ್ಕಿ; 
ಒಂದು ಬಗೆಯ ಕ್ರೌಂಚಪಕ್ಷಿ; ಕೊಕ್ಕರೆಯಲ್ಲಿ ಒಂದು ಜಾತಿ: (ಕ). 
[ಕುಡ್ಕೆ + ಬೆಳ್ಳಕ್ಕಿ) 
ಕುಡ್ಲೆ (ನಾ). ಗೋಡೆ: ನೀಲರತ್ನದೊಲೆ ಪಚ್ಚೆ ಘನಜಂತೆ ಮೇಲ್ಗಾಕೆ 
ಭರ್ಮ್ಮಂ ಕುಡ್ಡೆ ಹೀರ ಪವಳದ ಲೋನೆ ರುಗರುಗಿಸಲು 
(ಪ್ರಭುಪು. ೩-೩೪). (ಆ. ಸಂ. ಕುಡ್ಕ] 
ಕುಡ್ತಲೆ (ನಾ). ೧. (ಕರಾ) ಜಮಿಾನಿನ ಸ್ರಾಮ್ಯುವನ್ನು ಒಬ್ಬನ 
ಹೆಸರಿನಲ್ಲಿ ಮಾಡಿದ ದಾಖಲೆ, --ರಿಕಾರ್ಡು; ಖಾತೆ ಪಟ್ಟಿ. 
೨. ಭೂಮಿಯ ಸ್ವಾಮ್ಯವನ್ನು ರಿಕಾರ್ಡು ಮಾಡಿದ ಹಕ್ಕು. 
"ಕುಡ್ಡಲೆತಬ್ಬಿಲು? ಪರಾ. [4- ತುಳು; ಕುಡ್ತಲೆ] 
ಕುಡ್ತಲೆತಬ್ದಿಲು (ನಾ). (ಕರಾ) ಕುಡ್ತಲೆಯನ್ನು ಇನ್ನೊಬ್ಬನ 
ಹೆಸರಿಗೆ ಬದಲಾವಣೆ ಮಾಡುವುದು: ಶ್ಯಾಮನ ವ್ಯವಹರಣೆಯಲ್ಲಿ 
ಪಟ್ಟಾನಂಬ್ರ ಹುಡುಕುವುದಕ್ಕೆ, ಗಡಿಹಾಕಿಸುವುದಕ್ಕೆ, ಕುಡ್ತಲೆತಬ್ಬಿಲು 
ಮಾಡುವುದಕ್ಕೆ ಗೇಣಿ ಚೀಟು ಬರೆಯಿಸುವುದಕ್ಕೆ ಇಂಥ ಒಂದಲ್ಲ ನೂರು 
ಕೆಲಸಗಳಿಗೆ ಅವರ ಸಹಾಯ ಅವಶ್ಯವಾಯಿತು (ಕರುಕ. ೧೧೨). 
(ಕುಡ್ತಲೆ * ತಬ್ಬಿಲು] 
ಕುಡ್ಮಲ (ನಾ). - ಕುಟ್ಮಲ. [ಸಂ.) 
ಕುಡ್ಕ (ನಾ). ಗೋಡೆ: ಇಳಾಸುತಂ ಸುತದೊಳ್‌ ತೀಕ್ಷ್ಣಗು ಲಗ್ನದೊಳಿರೆ 
ಮರಣಂ ನಗಾಗ್ರ ಕುಡ್ಕಾಶನಿ ಪ್ರಪಾತದಿನಕ್ಕು (ಜಾತತಿ.೨೩-೧೯). [Aಂ.] 
ಕುಡ್ಸಾಲು (ನಾ). ಒಂದು ಔಷಧಿ; ರಕ್ತಾತಿಸಾರವನ್ನು ತಡೆಗಟ್ಟುವ 
ಒಂದು ಔಷಧಿಯ ಮೂಲಿಕೆ: ಕೊಡಚಗ, ಕೊರಸಿನಗಿಡ್ಕ 
ಕೊಡಮುರುಕ, ಕುಡ್ಸಾಲು, ಕೊರ್ಜು, ಕಹಿಕೊಡ್ತೀಗೆ ಗಿಡ; ಕುರ್ಚಿ 
(ಮೈಔಗಿ. ೪೪-೮೬೬). [?] 
ಕುಣ (ನಾ). ಹೂಬಿಡುವಿಕೆ; ಫಲಬಿಡುವ ವೇಳೆ (?) : ನವಕುಣಂಗಳ 
ಪಾಂಡು ಕುವಲಯಮನಿಟ್ಟಿ ಸುತಲವಿರಳದ ಚೌದಳಂ ಸಡ್ಡಳಂ ದಶದಳಂ 
(ಲಿಂಗಪು. ೯-೧೫). [2] 
ಕುಣಂಬ (ನಾ). ಒಂದು ಜಾತಿಯ ಸೊಪ್ಪು: (ಕ). [ಬ] 
ಕುಣಪ (ನಾ). ೧. ಹೆಣ; ಶವ: ಕೊತ್ತಳದೊಳೊತ್ತಿನ ತೆನೆಯ ಸಂದಿ 
ಗೆಳೊಳ್‌ ಸಂದಣಿಸಿ ನೇಲ್ವ ನೀರಭಟ ಕುಣಪಂಗಳಿಂ (ಅನಂಪು.೧೧-೮೪ವ); 
ಪೊಳಲ ಪೆರ್ಬಾಗಿಲ್ಲೆ ಕುಣಪಮ ೦ ತಂದಿರಿಸಲುಳಿಯದೆಡೆಯಾಡು 
ತಿರ್ದುದು ಜನಂ (ಜೈಮಿಭಾ. ೫-೩೧) ; ಚೌದೆಸೆಗೆ ಕುಣಪಗಳೀಡಾಡಿ 
(ಕಂನವಿ. ೧೮-೧೧೪). ೨. ದುರ್ಗಂಧ; ಕೆಟ್ಟಿ ವಾಸನೆ. [ಸಂ.] 
ಕುಣಸಭೂಮಿ (ನಾ). ಮಸಣ; ಸುಡುಗಾಡು; ಶ್ಮಶಾನ: ಕುಣಸ 
ಭೂಮಿಯ ವಾಸಿಯಾದರು ಪತಿಯ ಮೂಜಗಕೆ (ಪಾರ್ವಪ. ೨೧). 
[ಕುಣಪ + ಭೂಮಿ] 
ಕುಣಪಾಣಿ (ನಾ). ಒಂದು ಆಯುಧ (7): ಇತ್ತರದ ಚೆನ್ಮಿಳಿ ಕಾಲ 
ಸಂಕಲೆಯ ಬಿತ್ತರದಿ ಬಿಗಿದವಳತೆಗೆ ಬಜ್ಜರಾಂಬಳಿಯ ಜೊತ್ತಗೆಯ 
ಕೈನತ್ನೆಗೆಯ ಮುಂಡಿಗೆಯೆ ಲೌಡಿಯ ಲಾಗು ಕುಣಪಾಣಿ ಕಣೆಯ 
ಉತ್ತುಂಗ ಪಟ್ಟಿಯದ ಬಿರಿದು ಪೇರಂಕುಶದ (ಲಕ್ಷ ಟೌ: ೭-೩-೭). [2] 


ಕುಣಬಿ 


ಕುಣಬಿ, ಕುಂಬಿ (ನಾ). ಒಕ್ಕಲುತನ ಮಾಡುವವರಲ್ಲಿ ಒಂದು 
ಜಾತಿ, --ಪಂಗಡ: ಒಕ್ಕಲತನದ ಜಾತಿಗಳು: ಇವರಲ್ಲಿ ಮರಾಠೀ, 
ಕುಳವಾಡಿ, ಕೊಂಕಣೀ ಕುಣಬೀಯೆಂಬಯೆರಡುವೊಳಭೇದಗಳಿರುತ್ತವೆ. 


(ಕಭಾಗೆ. ೧೨೭). ಕುಂಬಿ : ಬಿನಿಯ, ಭಟ್ಟಿಯರು, ಕುಂಬಿಯರು 
ಸುತರರು(ಬೇಸಾ ಯಗಾರರು). ,. ಈ ಮತದ ಅನುಯಾಯಿಗಳಾಗಿದ್ದರು 
(ಭಾರದ. ೨೮೮). [4 ಮರಾ, ಕುಣಬೀ] 


ಕುಣಬಿಮಣಿ (ನಾ). (9): ಪ್ರೇಮಜಲದಿ ಕುಣಬಿಮಣಿಯು 
(ಕೋಹಿನೂ. ೫೪). [?) 

ಕುಣಿಸಿಡು (ಕ್ರಿ). (ಮನಸ್ಸಿನಲ್ಲಿ) ಸೇಡಿನ ಮನೋಭಾವ ತಾಳು: 
ಕುಣಕಾಲಿ ರತ್ನಾಳಿ ಕುಣಸಿಟ್ಟು ಮನಗ್ಯಾಳೊ ಎಣಿಸುವರ್ಯಾರು 
(ಜನಗೀ. ೬೯). [ಕುಣಸು (ಆ ಕುನಸು) + ಇಡು] 

ಕುಣಸು "ಕುನಸು? ನೋ. 

ಕುಣಿ, (ಕ್ರಿ). ೧. ನೆಗೆದಾಡು; ಹಾರಾಡು ; ಜಿಗಿದಾಡು ; ನಲಿದಾಡು; 
ತೊನೆ: ಮನದುತ್ಸವದಿಂ ಕುಣಿನಂತನಿಲಾಹತ ಕೇತನಾಳಿ ಸೊಗಯಿ 
ಸುತಿರ್ಕುಂ (ಆದಿಪ. ೧-೪೧); ಇರೆದನುರಾಗದಿಂ ಕುಣಿಯುತಿರ್ಪ 
ವೊಲಿರ್ದುದು ವೀಚಿಬಾಹುಗಳ್‌ (ಅಜಿಪು. ೬-೧೨೮) ; ಇಂದುಮೌಳಿಯ 
ಕೃಪೆಗೆ ಮತ್ತೊಮ್ಮೆ ಮೈಯಿಕ್ಳಿ ಕುಣಿವುತಂ (ಬಸರ. ೧-೩೭) ; ಪೊಸಜಡೆ 
ಮಿಂಚುವೋಲ್‌ ಕುಣಿವ ಕುಂಡಲಂ (ದಶಕು ೨-೩); ಕುಡಿಮಾಸೆ 
ಕುಣಿದವು (ಮೋಹತ. ೧೨-೧೦). ೨. ನರ್ತಿಸು: *ಕುಣಿ- ನರ್ತನೇ” 
(ಶಮಧಾ) ; ಬಆ್‌ಡೆ ಕುಣಿವಂಗೆ ಮತ್ತಂ ಪಜಕೆಯವನುಂ ಕೂಡಿದಂತೆ 
(ಧರ್ಮಾಮೃ. ೨-೧೪೮) ; ಗತಿಗೆ ಕುಣಿದವು ಹಂಸ (ತೊರರಾ. ೧-೫-೪೪); 
ಕುಣಿಯಲಾರದ ಸೂಳೆ ನೆಲ ಡೊಂಕೆಂದಳು (ಗಾದೆ). 

ಕುಣಿಕುಣೆ (ದ್ವಿರುಕ್ಕಿ) : 
ಪೊಡಮಟ್ಟು ಕುಣಿಕುಣಿದು ಸಂತಸಮನೆಡೆಗೊಂಡು (ಬಸರ. ೩-೧೪); 
ಬಾಲಕನು ಬಳಲಿದನು ಸಮರದ ಲೀಲೆಯಲ್ಲಿ ಕುಣಿಕುಣಿದು 
(ಕುವ್ಯಾದ್ರೋ. ೬-೬೧). ಕುಣಿದಾಡಿಸು ಇ ಕುಣಿದಾಡುವಂತೆ ಮಾಡು; 
ನೆಗೆದಾಡಿಸು : ನೆರೆನೆರೆದು ಕುಣಿದಾಡಿಸುತ ನಿಜಪುರದ ಕಡೆಗೋಟಿಯ 
ಕವಾಟದ ಹೊಣಗೆ ತಂದಲ್ಲೀದ ಬೊಬ್ಬಿಆದೆಬ್ಬಿದರು ಕಪಿಯ 
(ತೊರರಾ. ೫-೮-೩೧). ಕುಣಿದಾಡು ಜ ನೆಗೆದಾಡು; ನರ್ತಿಸು: 
ನಾರದನೆಯ್ದೆ ನೋಡಿ ಬಾನೊಳ್ಳುಣಿದಾಡೆ ದೇವತತಿ ನೋಡೆ (ಶಾಂತಿಪು. 
೩-೬೯); ಎನ್ನ ಮನದೊಳಗೆ ಕುಣಿದಾಡು ಕೂಡಲಸಂಗ (ಬಸರ. ೩-೯೮); 
ಸರಸ್ತತೀದೇವಿ ಕುಣಿದಾಡೆ ಎನ್ನ ನಾಲಿಗೆ ಮೇಲೆ (ಪುರಂದ. '೧-೧೯೨-೧). 
(ದೇ. ॥ ತಮಿ. ಕುಣಿ; ಮಲ. ಕುನಿ ; ತೆಲು, ಗುನಿಯು, ಗುನುಚು] 

ಕುಣಿ "ಕುಟ್ಕು': ನೋ. 

ಕುಣಿ (ನಾ). ೧. ಡೊಂಕಾದ ಕೈಯನ್ನುಳ್ಳವನು; ಮೊಂಡು |3 
ಕೈಯುಳ್ಳವನು: “ಕುಕುರಃ, ಕುಣಿಃ - ಈ ೨ ಕೈಯಿಲ್ಲದ ಹೆಳವನ 
ಹೆಸರುಗಳು ; ಚೊಟ್ಟಕ್ಕೆಯುಳ್ಳ ವನು? (ಸಿದ್ಧಾಂತಿ. ೧೫೮). ೨, ಒಂದು 
ವನಸ್ಪತಿ; ನಂದಿಮರ: *ತುನ್ನಃ, ಕುಬೇರಃ, ಕುಣಿಃ, ಕಚ್ಚಃ, 
ಕಾಂತಲಕಃ, ನಂದಿವೃಕ್ತಃ - ಈ ೬ ನಂದಿಯೆಂಬುವ ಮರದ ಹೆಸರು” 
(ಸಿದ್ಧಾ 03. ೧೨೪). [ಸಂ.) 

ಕುಣಿಕ (ನಾ). ಮೋಟಾದ ಕೈಯನ್ನು ಅಥವಾ ಕಾಲನ್ನು ಳೃವನು; 
ಕುಂಟ; ಹೆಳವ; ಮೋಟಿ: *ಕೈಕಾಲು dss ಕುಣಿಕ 
ನೆನಿಸಿಕು * (ಮಂಗರಾ. ೧೧೪-೬). [2.1 

ಕುಣಿಕಾಲು (ನಾ). ಒಂದು ಆಭರಣ (?) : ಬೆನಕ ನಿಮ್ಮನ್ವಾಗೆ 
ಬೆಳ್ಳೀಯ ಶಿವದಾರ ಕುಣಿಕಾಲು ಚವಲೀ ಕೊನೆ ಮುಡಿಯೊ 
(ಹುಟ್ಟ ಹ. ೩೧). (ಕುಣಿ, * ಕಾಲ್ಕು (ಆ ಕಾಲ್ಮ್‌)) 


೧೯೧೭೬ 


ದೂರಡೊಳು ಪೂದೋಟಮಂ ಕಂಡು 


ಕುಣಿಗಲ್ಲ 


ಕುಣಿಕಿಲ್‌ "ಕುನಿಕಿಲ್‌' ನೋ. 
ಕುಣಿಕೆ, ಕುಳಿಕ್ಕೆ (ನಾ). ಗುಣಿ; ತಗ್ಗು; ಗುಳಿ: “ಕುಕುಂದರ ಎ 
ಹೊಜವಾಜಲಿ ಇದ್ದ ಕುಣಿಕೆಗಳೆರಡು.? '(ನಾಚರಾ. ಕಿ), ಕುಳಿಳ್ಲೆ. 
"ಕಣ್ಣುಳಿಕೆ' ಪರಾ. [ಕುಣ್ಳಿ (ಆ ಕುಲಿ) + -ಕೆ] 
5 ಕುಣಿಕೆ "ಕುಳಿಕ್ಕೆ' ನೋ. 
ಕುಣಿಕೆ (ನಾ). ಬೆರಳು. “ಕಿರುಕುಣಿಕೆ' ಪರಾ... [1] 
ಕುಣಿಕೆ, (ನಾ). ಕೊನೆ; ತುದಿ: ಸುರಿವ ಕಣ್ಣಿನ .ಕುಣಿಕೆಗಳನಾ ಕರ 
ತಳದಿ ನೆಜಕಿ ಮುಚ್ಚಲ್‌ (ಬಸಪು.೧೮-೬೨); ಫಣಿತಲ್ಪ ಸೂರ್ಯಸಿದ್ಧಾಂತ 
ನಿನ್ನಯ ಕಣ್ಣ ಕುಣಿಕೆಯೊಳಿಹುದು (ನೋಹ. ೧೩-೫೨), 
"ಕುಣಿಕೆನೋಟ' ಪರಾ. ೧] 
ಕುಣಿಕೆ (ನಾ). ಗೋಲಿ; ಗುಂಡು; ಗುಳಿಗೆ; ಗುಡ್ಡೆ 


10 


: (ಕಿ). 


[< ಸಂ.. ಗುಣಿಕಾ] 
ಕುಣಿಕೆ (ನಾ). ಒಂದು ಔಷಧಿ ಗಿಡ: “ಖುಲಾಬಂ- ಕುಣಿಕೆ” 
(ಓಷಧಿ. ೧೮). [1] 


15| ಕುಣಿಕೆಗಾಅ (ನಾ). ಕುಣಿಕೆಯ ನ್ನು ಆಡಿಸುವವನು; 
ಸೂತ್ರಧಾರ: ಹೂಹೆಗಳು ಹೊಯ್ದಾಡವೇ ನಿರ್ವಾಹಸೂತ್ರದ ಕುಣಿಕೆ 
ಗಾಜನ ಗಾಹಿನಲಿ (ಕುವ್ಯಾಸ. ೯೯). 
[ಕುಣಿಕ್ಕೆ (ಆ ಕುಳಿಕ್ಕೆ) + -ಕಾಅ] 
ಕುಣಿಕೆಗೊಳಿಸು (ಕ್ರಿ). ಕುಣಿಕೆಹಾಕು; ಉರುಳುಹಾಕಿ ಸೇರಿಸ್ಕು 
ಕೂಡಿಸು : ಈಯನರ್ಥವ ಕುಣಿಕೆಗೊಳಿಸಿದ ನೀ ಸಹಿತ ನಿನ್ನೆಣೆಗಳಹ 
ಸೈಂಧವನನೀ ರಾಧೇಯ ಶಕುನಿಗಳ ರಣದೊಳಗೆ ಭೀಮಾರ್ಜುನರ 
ಮಾರ್ಗಣದ ಧಾರೆಗೆ ವೀರನಾರಾಯಣನೆ ಸೇರಿಸಿಕೊಡುವನು 
(ಕುವ್ಯಾಸ. ೧೩-೭೮), 
[ಕುಣಿಕೆ (ಆ ಕುಳಿಕ್ಕೆ) + ಕೊಳ್‌ + -ಇಸ್ಕು] 
25| ಕುಣಿಳೆನೋಟಿ (ನಾ). ಕಡೆಗಣ್ಣಿನ ನೋಟ; ಅಪಾಂಗದೃಷ್ಟಿ; 
ಕುಡಿನೋಟ : ನನ್ನನ್ನು ಕುಡಿನೋಟದಿಂದ ಕುಣಿಕೆನೋಟದಿಂದ ಕದ್ದು 
ಕದ್ದು ನೋಡುತ್ತಿದ್ದುದನ್ನು ಈಗ ನೆನಸಿಕೊಂಡರೆ ಹೇಗಾಗುತ್ತದೆ 
ಅಂತೀರಿ (ಸುವಸಂ. ೩೧) ; ಅವನನ್ನು ಕುಣಿಕೆನೋಟದಿಂದಲೇ ಕೊಲ್ಲು 
ಶ್ತಿದ್ದಳು (ಬಿಳುವ. ೨೭೫). (ಕುಣಿಕೆ + ನೋಟ) 
30 ಕುಣಿಕೆಹುರಿ (ನಾ). ಕುಣಿಕೆಯನ್ನುಳ್ಳ ಹುರಿ: ಮಗ್ಗದಲ್ಲಿ ಹಾಸು 
ನೂಲುಗಳು ಒಂದನ್ನೊಂದು ಸತತ: ಹಾಸು ನೂಲೆಳೆಗಳ 
| ನೈತ್ತುವ ಕುಣಿಕೆಹುರಿ (2.0೩6, ಇಂಕನಿ). 
| [ಕುಣಿಕೆ (ಆ ಕುಳಿಕೆ) + ಹುರ್ಕಿ (ಆ ಪುರ್ಕಿ)] 
1೬... ಕುಣಿಕೋಲು (ನಾ). ೧. ಕುಣಿಯುವಾಗ ಹಿಡಿದು 
ಕೊಳ್ಳು ವ ಕೋಲು; ಕೋಲಾಟದ ಕೋಲು: ಮುಂದೊಂದೂರ 
| ಸ ಮಕ್ಕಳು ಕುಣಿಕೋಲಂ ಪೊಯ್ಯಲ್‌ (ಪುಣ್ಯಾಸ್ತ. 
| ೫-೬೬ ವ). ಕುಣಿಕೋಲು: ೨. ಕುಣಿಸುವ ಕೋಲು ; ಕೋತಿ, 
| 
| 


20 


ಕರಡಿ ಮೊದಲಾದುವುಗಳನ್ನು ಕುಣಿಸುವವನು ಕೈಯಲ್ಲಿ 
ಹಿಡಿದುಕೊಳ್ಳುವ ಕೋಲು: ಕಬ್ಬಿಣ ಕೈಕಡಗ ಕುಣಿಕೋಲು 
ಕೂದಲು ಕಂಬಳಿ ಹೊದ್ದಾಂನ ಬಂದಾನ , . , ಕರಡಿಯನಾಡಿಸುತ 
[ಕುಣಿ * ಕೋಲ್‌) 


40 
ನಿಂದಾನ (ಸೂರ್ಯಸಾ, ೫೪-೨). 
ಕುಣಿಕೋಲು "ಕುಣಿಕೋಲ್‌? ನೋ. 
ಕುಣಿಗಣ್ಣು "ಕುಲೀಕಣ್‌' ನೋ. 
ಕುಣಿಗಲ್ಲ (ನಾ. ಗುಳಿಬಿದ್ದ ಗಲ್ಲ; ಪಚ್ಚುಬಿದ್ದ ಕೆನ್ನೆ: ಕಂಭ ಬಾಲೆ 
ಯೆಂದ ಕೊರಡುದೊಡೆಗಳಿಗೆಯೆಂಬ ಕನ್ನ ಸ್ಯ ಸಾ ಕುಣಿಗಲ್ಲಕೆ 
| (ಬಿದಾವ, ೩೮-೭). (ಕುಣಿ (ಆ ಕುಲ) + ಗಲ್ಲ] 


45 


ಕುಣೆಗಾಳು 


ಕುಣಿಗಾಳು (ನಾ). ಕುಣಿಯಲ್ಲಿ ಹಾಕಿ ಜೋಪಾನ ಮಾಡಿದ | 
ಕಾಳು; ಹಗೇವಿನ ಧಾನ್ಯ: (8). 
[ಕುಣ್ಮಿ (ಆ ಕುಚ) * ಕಾಳ್ಕು (೮. ಕಾಲ್‌) 
ಕುಣಿಚು (ಕ್ರಿ). ಕೆದಕು; ತಪಶೀಲು ವಿಚಾರಿಸು: ಕುಣಿಚಿ ಕೇಳ 
ಹೋದರೆ, ಕೇಳಿದವರೂ ಅದಕ್ಕೆ ಸೇರಿದಾರೆಂದು ಅಪ್ರಮೇಯನನ್ನು 
ಹಿಡಿದುಕೊಂಡರೆ ಏನು ಗತಿ (ಮುಸುಗ. ೧೨೧). [?] | 
ಕುಣಿತ (ನಾ). ೧. ಕುಣಿಯುವಿಕೆ; ನರ್ತನ: ಮಾಂಗಲ್ಕವಾದೃದ 
ಕುಣಿತ (ಪಾಳಾಂ. ಹ]ದಲಿ ನೆಲ ಕುಸಿಯೆ ಹೊಳ್ಳರು ಜನಕನರಮನೆಯ 
(ತೊರರಾ. ೧-೧೬-೪೩) ; ಕುರುಳ್ಗಳ ಕುಣಿತಕ್ಕಂಗೋದ್ಭವನು ಮಾಡಿದ ' 
ನವರಂಗಸ್ಥಲವೋ ಎನೆ (ಜಯಕಾ. ೩೯೯); ಕುಣಿತಂ- ಕುಣಿವುದು 
(ಶೆಬ್ದಾನು ೫೭೯ ಪ್ರಯೋ); ಮೇಳಕ್ಕೆ ತಗುವಂಥ ಕುಣಿತವಕಲಿಸಿ(ಇಂಚಾಪ. | 
೨. ಒಬ್ಬಾತನ ಹೆಸರು: ಕೆಜಿಯ ಬಯಲಗದ್ದೆ ಕುಣಿತನ | 
ಗದ್ದೆ (ಸೌಇಎ. Rs ೫೬-೩0; 1377), [ಕುಣ್ಮಿ + EN | 
ಳುಣಿತರ್‌ (ಕ್ರಿ). ನರ್ತನಮಾಡು : ಕೋಪುಗೊಂಡು ಕುಣಿತರ್ಪೀ 
ಕೋರೆ ನೋಟಂಗಳಂ ಬಸಗೆಯ್ದೊಲ್ವನೊ (ಚಿಕವಿ. ೬-೨೪೬). 
[ಕುಣಿ * ತರ್‌] 
ಕುಣಿನರಿ (ನಾ). ಬಿಲದಲ್ಲಿ ವಾಸಮಾಡುನ ನರಿ; 
ಜಂಬುಕ: (ಕಿ). 
(ಕುಣಿ (ಆ ಕುಲ್ಕಾೌ) + ನರಿ.! ತಮಿ. ಮಲ. ಕುಟೀನರಿ] 
ಕುಣಿನೀರು (ನಾ). ಗುಳಿಯಲ್ಲಿರುವ ನೀರು: ಕೂಪ ದೂರೆಂದು |20 
ಹಳುಗನ ಬಚ್ಚಲ ಕುಣಿನೀರ ತಂದೆ (ಬಜ್ಜರಾ, ೭-೨೦). 
[ಕುಣಿ (ಐ ಕುಟ್ಕಾ) * ನೀರು (೮ ನೀರ್‌,)] 
ಕುಣಿಪ, ಕುಣುಪ (ನಾ). ೬ ಕುಣಪ : ನಿಶಿತಶರಮೊಂದರಿಂದೆ ಕೊಣಪನ 
ಮಸ್ತೆಕವನರಿಯಲಂತವನಸುವು ಕ್ಷೋಣಿಪನ ಯಮನಗರಮಂ ಸಾರ್ದ 
ವಿತ್ತಲೀ ಹೂಣಿ ಸವರುತಿರ್ದ ಕುಣಿಪ ತಾಂ ಕೆಡೆದತ್ತು ಯಸಿತರಿಂ 
ಮೇಲೆ ಕೇಳು (ಫೋರಾಸು. ೩೮-೩೧). ಕುಣುಖೆ: ಬೆರಳ್ಗಳಂ ಕರ್ಚಿ 
ಪುತ್ತೇರ್ವವಲ್ಯಾರ್ವವಲ್ಯರುಣ ಕುಣುಪನದಿ[ಪಾಠಾಂ. ಗಳಿ] ಕೆಗೆವಿನಿನ್ನೆರ 
ವಿನಂ (ನಂದಿಮಾ. ೧೪-೬೦). (೮ ಸಂ. ಕುಣಪ] | 
ಕುಣಿಯಿಸು "ಕುಣಿಸು' ನೋ. | 
ಕುಣಿಲು (ನಾ). ನಾಳಿಕೆ; ನಾಳ; ಕೊಳವೆ: ಮಳೆನೀರು ಒಂದು ೫೫1 
ಕುಣಿಲಿನ (೧೬೩೫೮) ಮೂಲಕ ಒಂದು ಪಾತ್ರೆಯಲ್ಲಿ ಕಲೆಯುವಂತೆ 
ಮಾಡುವರು (ಬಾಲಪ್ರ. ॥1, ೧೦೩೭). (2) 
ಕುಣಿಲ್ಪಾಣು (ಕ್ರಿ). (2) : “ಕುಣಿದು ಹಾರು? (ಪಂರಾಮಾ. ಕೋಶ); 
ಇರ್ವಲದ ಕಡಿಶಲೆಕಾಜರಲಗಲಗಿನೊಳ್‌ ಸಳಂಚೆ ತಾಗಿ ನಿರ್ಧಾತವುಪ್ಪರಂ 
ತಾಳವಟ್ಟಿ ಮವಿತಮುಲಿಕಿತಮೆಂಬ ಪಲವುಂ ತೆಜದಿಜಿವ ಬಿನ್ನಣಡೊಳ್‌ 
ನೆಜಕಿದು. ತಾಳುಂ ತಟ್ಟುಂ ಪೊಯ್ಕೆ ಕಡಿಖಂಡವೂದ ಮೆಯ್ಯುಂ | 
ಕುಣಿಲ್ವಾಜುವ ಮುಂಡಮುಂ ಮುಂಡುವೋದ ಕಯ್ಯು ೦... ಅಗುರ್ವು 
ವಡೆಯೆ? (ಪಂರಾಮಾ. ೧೩-೫೪ ವ). (1 | 
ಕುಣಿವೇರು (ನಾ). ಗುಳಿಯಲ್ಲಿರುವ ಬೇರು; ಆಳವಾಗಿ ಹೋದ | | 
ಬೇರು; ತಾಯಿಬೇರು: ಪಾದಪದ ಕುಣಿವೇರು ಮೃದುತಮ; 40; 
ಮೇದಿನಿಯ ತಳಭಾಗವನ್ನುರೆ ಭೇದಿಸುವ ತೆರದಿಂದ (ರಘುವಂ. ೪೮). : | 
[ಕುಣಿ (೮ ಕುಟ್ಕಾ) * ಬೇರು (೮ ಬೇರ್‌)] : | 
ಕುಣಿಸ (ನಾ). (2): ಅಕ್ರಿಕೂಟಿದ ಮೇಲಣ ಹುಬ್ಬು ಭ್ರೂ | 
ಎರಡು ಹುಬ್ಬುಗಳ ನಡುವೆ ಭ್ರೂಪಟಿ ಕಿವಿಯ ಮೊದಲಲ್ಲಿ ಕೆಂಪು] 
ಕಾಣಿಸಲು ಕುಣಿಸ ಕುಣಿಸದ ಶುಕ್ಲ ಭಾಗದ ನಡುವಣ ರೇಖೆ ' ಕಾಶಯ |4: 
(ಅಶ್ವಟೀ. ೫೯-೯). (2) 


ಕ 


| 
I 
| 
| 


10 ; 


1 
೧೧-೪೫). 


ಗುಳ್ಳಿನರಿ; 


ಕ 


25 


55 | 


ಜಲ 


ಕುಣುಕ್ಕು (ನಾ). ೧. ಕೀಲು; 


ಕುತಂಜಿ 


| ಕುಣಿಸು, ಕುಣಿಯಿಸು (ಕ್ರಿ). ೧. ಕುಣಿಯುವಂತೆ ಮಾಡು; 


ನರ್ತಿಸುವಂತೆ ಮಾಡು : ಶಿವನಿಳಯದೊಳಗೆ ಲೀಲೆಯಿಂ ಕುಣಿಸೆ 
ಕುಣಿನಂ (ಸಿದ್ಧರಾ. ೨-೧೨). ೨. ಬೊಂಬೆಯಂತೆ ಆಡಿಸು; ತನ್ನ 
ಇಚ್ಛೆಯಂತೆ ನಡೆಯಿಸು : ಕುಣಿಸಿ ನಗನೇ ಕವಿ ಕುಮಾರನ್ಮಾಸ 
ನುಳಿದನರ (ಕುವ್ಕಾಆ. ೧-೧೭), ಓರಂತೆ ಜಗದ ಜೀವರ ಕುಣಿಸುವ 
ಸೂತ್ರಧಾರಿ (ಮೋಹತ. ೪೧-೪೮); ಕಪೀ ಕುಣಿಸಿ ಕಲ್ಲು ಕರಗಿಸಿದ ಹಾಗೆ 
(ಗಾದೆ). ೩. ಅಲುಗಾಡಿಸು; ಅಲ್ಲಾಡಿಸು: ಬಡನಡು ಕಡುನಿತಂಬಗಳ 
ಬಿಡದೆ ಬಳುಕೆ ಕುಣಿಸುವ ಚೆಲ್ವಿನ ಮುದ್ದು ಮಡದಿ ರನ್ನೆಯರೈದಿದರು 
(ಕಂನವಿ. ೨೧-೭೫). ಕುಣಿಯಿಸು : ೧. ಕಪಟ ನರ್ತಕಿಯರಿರ್ವರುಂ 
ನಾಟಕಶಾಲೆಯೊಳ" ಕನಕಶ್ರೀಯಂ ಕುಣಿಯಿಸಲ್‌ತಗುಳ್ಳು (ಚಾವುಂಪು. 
೬೪-೧೩). &. ಅಂಕುಶಗಳ ಕುಣಿಯಿಸುತ ಬಿಡದೆ ಜೋದರಂಕ ವಾನೆಯ 
ಮಸ್ತಕಡೊಳು (ಕುರಾಸಾಂ. ೧೬-೪೮). [ಕುಣಿ * -ಇಸ್ಕು] 

ಕುಣಿಹ (ನಾ). ಐ ಕುಣಿತ: “ರಿಂಗಣಮೆನ್ನಲ್‌ ನಿರುತ ಕುಣಿಹ 
ಮದಕ್ಕುಂ? (ಕವಿಕಂ. *ಕುಣಿಹಕ್ಕೆ ರಿಂಗಣಂ ನಚ್ಚಣಂ” 
(ಕಬ್ಬ ಕೈ. ೫೯) ; ಆತನ ಕುಣಿಹವನು ಕುಂದಿಸುನೆನಿಂದಿನ ರಣದೊಳಗೆ 
ಸಾಕೆನಿಸುವೆನು ಸಂಸಾರತರ ಸುಖವ (ತೊರರಾ. ೪-೩-೪), ಈ ಕುಣಿಹದೆ 
ಕೋಪಂ ಸಾರಿಪೆನೆಂದು ಪಾಡುವುದಂತವಿದರೊಡನೀ ಸೂಟಿ ನೀರಂ 


೨೦೯); 


ಪಾಡಿಮೆಂಬ:ದುಂ (ಚಿಕವಿ. ೬-೧೫೪ ವ). [ಕುಣ್ಮಿ * -ಹೃ] 
ಕುಣುಂಗಿಲ್‌ (ನಾ). ಒಂದು ಊರಿನ ಹೆಸರು. ಓ ಈಗಿನ 
ಕುಣಿಗಲ್ಲು: ರಾಚಮಲ್ಲ ಗಾಮುಂಡನುಂ . . . ಬಿಳ್ಳಿಜೆಯೊಡೆಯರುಂ 


ಮೊದಲಾಗೆ ಎಬ್ಬದಿಮ್ಚರು[0]ಳುಣಿಂಗಿಲಯ್ನೂರ್ಬ್ಬರುಂ (ಎಕ. 2೩/1, 
ಗುಬ್ಬಿ. ಗಂಗವಾಸನ ಮಗಂ ಗೋವಿನ್ದರೆಂ 
ಸಟಕ್ಷಿಮೂನೂಜುಂ ಕುಣುಂಗಿಲಯ್ನೂ ಜುಮಂ ಪ್ರತಿಪಾಲಿಸುತ್ತಿರೆ 
(ಎಕ. 1x, ದೇವನ. ೪೨-೪; 900 ?). [1] 


೬೧-೬೮; 812); 


| ಕುಣುಕು, (ಕ್ರಿ). ಕುಟ್ಟು; ಪುಡಿಮಾಡು; ತಳಿಸು: *ಕುಣುಕು- 


ಮುಸಲಕ್ರಿಯಾಯಾಂ (ಕುಟ್ಟು), ಕೀಲೇ ಚ (ಆಗುಳಿ) ” (ಶಮಧಾ); 
ಒನಕೆವಾಡಿನ ತಾಳಕ್ಕೆ ಕುಣುಕಿದ ಪುಡಿಗಪ್ಪುರದ ಕೈರದಂಬುಲವನ್ನು 
(ಮಂತ್ರಶ. ೬೧-೧೬); ಆ ಮೂರು ದಿನದ ದಂಡನಾಯಕತ್ವದ ಅಧಿಕಾರ 
ನಿರ್ವಹಣೆಯ ಜರವು ನಿನ್ನನ್ನೊತ್ತಿ ಕುಣುಕಿ ನಿನ್ನ ಪ್ರಾಣ ರಕ್ತವಾಗಿದ್ದ 
ಹಾಸ್ಕರಸವನ್ನೆಲ್ಲಾ ಹಿಂಡಿ (ಬೆಟ್ಟಿ ಆ. ೧೩೮- ೧೬). 
(ದೇ. ॥ ತಮಿ. ಕುಣುಕ್ಳು] 

ಅಗುಳಿ: *ಕುಣುಕು - ಮುಸಲ 
ಕ್ರಿಯಾಯಾಂ (ಕುಟ್ಟು), ಕೀಲೇ ಚ (ಅಗುಳಿ) ” (ಶಮಧಾ). ೨. ಗುಳಿಗೆ 
(2): ಕೋಣಿಯೊಳು ಕನಕದಾಸನ ನೆರಳು ಅನಕ ಏನು ಬಲಿಸಿದೆಯೊ 


ಔಷಧಿಯ ಕುಣುಕ ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ ಶ್ರೀನಿಥೇ 
ಆದಿಕೇಶವ ಎನ್ನ ಜನಕ (ಕನಕ. ೮-೩). (2) 
'ಕುಣ್ಣೆ (ನಾ). ಪುರುಷರ ಜನನೇಂದ್ರಿಯ; ತುಣ್ಣೆ: ಸೋಮ 


ರಾಜಭ ೫ ರನೆಲ್ಲಕೆನಲ್ವೆರಲು ಪ್ರಮಾಣದಿಂದ ಕುಂಣೆಕಟ್ಟಿಂದು ನುಡಿದ 
ರಪ್ಪಡೆ ಸ್ಕಾನಗೊರ್ವ್ವಂ (ಎಕ. ೫1, ದಾವಣ, ೯೫-೭; ?). 
[+ ತುಳು. ಕುಣ್ಣಿ) 
ಕುಣ್ಮು (ಕ್ರಿ). ಬಾಗು; ಕುಸಿ: (ಚತುನಿ. ಕಿ. 1, ೭೭). 
[. ! ತಮಿ. ಕುಣುಕ್ಳು) 
| ಕುತಂಜಿ (ನಾ). ಒಂದು ಬಗೆಯ ರಾಜಚಿಹ್ನೆ: ರಣಗಬ್ಬೆಗೆ ಉಳ್ಳ 
ದಂಡಿಗೆ ಸತ್ತಿಗೆ ಕುಂಡ ಕು[ತ)ಂಜಿ ಮಲಗಾ ಮೂಡೆ ಜಂಬುವಿನಂ ಆಂಕ 
ಎಂಕನಾಂ ಮುಂತಾದ ಸರ್ವಮಾನ್ಯ (ಕಇ. 1, ೬೪-೨೬; 1484). 
[?. 1 ಶೆಮಿ. ಕುಇಸ್ಳಿ ಐ ರಾಜಟಹ್ನೆ, ಚವರಿ) 


ಕುತಂತ್ರ 


ಕುತಂತ್ರ (ನಾ). ಕೆಟ್ಟ ಹಂಚಿಕೆ; ಕೆಟ್ಟಿತಂತ್ರ ; ಕುಟರೋಪಾಯ ; | 
ಮೋಸದ ಹೂಟ; ಸಂಚು: ಇಂತೆಂದು ಮರುಮರುಗಿ ಬೊಂಕು 
ತಲೆ; ಪರತಂತ್ರ ತಾಂ ತೋರೆದಿರೆ, —ಕುತಂತ್ರಕೆ ಶರಣು ಬಂದು 
(ಕಎಪು. ೪೨-೪); ಪಶುಪತಿಯು ರಾಜ್ಯವನ್ನು ತುರುಕರಿಗೆ ವಶಪಡಿಸಲು 
ಬೇಕಾದೆ ಕುತಂತ್ರವನ್ನೆಲ್ಲಾ ಮಾಡಿದ್ದನು (ಬಂಕಿಮ. ೧೮೨). [ಸಂ.]]|5 

ಕುತಂತ್ರಗಾರ (ನಾ). ಕೆಟ್ಟ ಆಲೋಚನೆ ಮಾಡುವವನು; ಕುಟ | 
ರೋಪಾಯ ಮಾಡುವವನು; ಕೆಟ್ಟ ಹಂಚಿಕೆಗಳನ್ನು ಮಾಡು 
ವವನು: ತಂತ್ರಗಾರನನ್ನು ಕುತಂತ್ರಗಾರ ಜಯಿಸಿದೆ (ಗಾದೆ). 

[ಕುತಂತ್ರ * -ಗಾರ, (ಆ -ಕಾಜ)] 


೧೯೧೯ 


ಕುತುಕ ಇಲ್ಲ 
೩. ಅಪರಾಹ್ನ; ಸಂಜೆ. ೪. ಬೊಗಸೆ; ಅಂಜಲಿ. ೫. ವ್ರತ 
| ಭ್ರಷ್ಟವಾದುದು; ಕೆಟ್ಟು ಹೋದ ತಪಸ್ಸು. ೬. ದರ್ಭೆ: 
| * ಅಪರಾಹ್ಮ ದರ್ಚಿಯಂಜಳಿ ವೃತಹೀನಮುಂ ಕುತಪಮೆಂಡೆನಿಕುಂ ? 
(ನಾನಾರ. ೧೦೮). ಪ, [ಸಂಗೀತ] ಒಂದು ಬಗೆಯ ವಾದ್ಯ. 
"ಹುತಹಿ' ಪರಾ. ೮. [ನಾಟಿ] ಗಾಯಕ, ವಾದಕ ಮತ್ತು ನರ್ತಕ. 
| "ಕುತಪಪ್ರತತಿ? ಪರಾ. [ಸಂ.] 
| ಕುತಪಕಾಲ (ನಾ). ಶ್ರಾದ್ಧಕಾಲ: ದಿವಸಕ್ಕೆ ಎಂಟನೇ ಭಾಗನೆನ್ನಿಸಿ 
| ಕೊಂಡು ಸೂರ್ಯನು ಮಂದಗೆತಿಯಾಗಿ ಕಾಣಿಸುವಂತಹ ಸಮಯವು 
i;  Uಕುತಪಕಾಲವೆನ್ಸಿಸಿಕೊಳ್ಳುವುದು (ಕೃವಾಆ. ೧೪೭). [ಕುತಪ*- ಕಾಲ] 


ಕುತಂತ್ರಗೂರಿಕೆ (ನಾ). ಕೆಟ್ಟ ಆಲೋಚನೆ ಮಾಡುವುದು; ಕುಟ |0| ಕುತೆಪಪ್ರತತಿ (ನಾ). ಗಾಯಕ, ವಾದಕ ಮತ್ತು ನರ್ತಕರ 


ಲೋಪಾಯ ಮಾಡುವಿಕೆ; ಕೆಟ್ಟಿಸಂಚನ್ನು ಹೂಡುವಿಕೆ: ತನ್ನ 

ಗನ್ನಗತಕದ ಕಂತಂತ್ರಗಾರಿಕೆಗೆ ನಮ್ಮನ್ನೂ ಹೂಡಿಕೊಳ್ಳಲು ಸಾಹಸ 

ಪಡುತ್ತಿದ್ದಾನೆ (ಮಂತ್ರಶ. ೭೪-೯), ಗ[ಕುತಂತ್ರಗಾರ + -ಇಕೆ] 
ಕುತಕುತ, ಕೊತಕೊತ (ನಾ). ಒಂದು ಅನುಕರಣ ಶಬ್ದ; ನೀರು 


ಮೊದಲಾದ ದ್ರವಪದಾರ್ಥ ಕುದಿಯುವಾಗ ಉಂಟಾಗುವ ಶಬ್ದ: |15 


ನೀರು ಕುತಕುತ ಕುದಿಯುತ್ತಿದೆ. (ರೂಢಿ). ಕೊತಕೊತ; ಗಂಜಿ 

ಒಲೆಯ ಮೇಲೆ ಕೊತಳೊತ ಕುದಿಯುತ್ತಿದೆ (ರೂಢಿ). (2) 
ಕುತಣಿ "ಕುತನಿ' ನೋ. | 
ಕುತನಿ, ಕುತಣಿ, ಕುತ್ತಣಿ, ಕುತ್ತನಿ, ಕುತ್ತಿನಿ, ಕುತ್ಪಿ ಕುದುನಿ 


(ನಾ). ಅರ್ಥ ಹತ್ತಿ ಮತ್ತು ಅರ್ಧ ರೇಶ್ಮೆಯಿಂದ ತಯಾರಿಸಿದ |20 


ಬಟ್ಟಿ; ಸಾಟೀನು ಬಟ್ಟಿ: ಕುತನಿ ಕುಪ್ಪಸ ತೊಟ್ಟು ಹಣಿಮ್ಮಾಗ 
ಕುಂಕುಮವಿಟ್ಟು ವಾಲಿಕೊಪ್ಪ ಕಿವಿಯಾಗಿಟ್ಟು ಒನಪದಿಂದ ಕರಿಯ ಬಂದೆ 
(ಲೋಕಗೀ. ೧೩೯) ; ಕುಬಸದ ಬಣ್ಣ ಕುತನಿಯ ಹೆಡೆದಂಥ ನಾರಿ ನಿನ್ನ! 
ಬಣ್ಣ ರವಿಚಿನ್ನ್ನ (ಹಳ್ಳಿಯ. ೧೧೨) ; ರತನ ಕಮಳದ್ದೂವ ಕುತನಿಯ | 
ಕುಬ್ಬಸ ಜತನ ಮಾಡಿಟ್ಟು ತೊಟ್ಟಾರ (ಸಿದ್ಧ ಪು. ೧೭-೭೮) ; ಬೆಟ್ಟ 25 
ತೊಟ್ಟುವ ಕುತನಿಯ ಅಂಗಿ ಹಸಿರು ನೋಡು ತಂಗಿ (ಹಾಡುಪಾ. ೧೧-೫). 
ಕುತಣಿ: (8). ಕುತ್ತಣಿ: (8). ಕುತ್ತನಿ: ಕರಿಯ ಕುತ್ತನಿಯ 
ಕಂಚುಕದೊಟ್ಟಿ ತೋಳಿನಿಂದರನಿಂದಾಕ್ಷನು ತುಡುಕುತಿರೆ ಕರಿಯ 
ಮರಿಯನು ಮುದ್ದಿಪ ಕರೇಣುವಿನಂತೆ ಕರವ ನೀಡಿದಳು ಯಶೋದೆ 
(ಕೃಷ್ಣ ಗೊ. ೧-೧೧೨). ಕುತ್ತಿನಿ: ಕುತ್ತಿನಿ ಚಲ್ಪಣದಟ್ಟಿಯ ಬಿಗಿದು |30 
(ಕರಿಕ. ೧೬-೮); ಪಲ್ಲಕ್ಕಿಯ ಮೇಲೆಲ್ಲಾ ಕುತ್ತಿನಿಯ ಪರದೆಯನ್ನು 
ದಟ್ಟಿನಾಗಿ ಹೊದಿಸಿದರು. (ಭಾರವೀ. ೭). ಶುಶ್ತಿ. *ಕುತ್ನಿದಿಂಬು' 
ಪರಾ. ಕುದುನಿ: ಪಟ್ಟಿಸೀರೇನುಟ್ಟು ಕುದುನೀ ಕುಪ್ಪುಸ ತೊಟ್ಟು 
ಪಟ್ಟೊರಾಮರಾ ಮಡದೀ ಸೀತಮ್ಮ ತಾಯಿಗೇ (ಹುಟ್ಟಹ. ೧೫೩). 
[« ಅರೆ. ಖುತ್ನೀ; ಪಾಠ. ಕುತ್ತಾನ್‌ ; ಮರಾ. ಕುತನೀ, ಖುತನೀ) 

ಕುತನಿತಡಿ (ನಾ). ಕುತನಿಯಿಂದ ಮಾಡಿದ ತಡಿ, ಜೀನು: 
ಹಸುರು ಹಳದಿ ಬಣ್ಣದೆ ಚಾವುಡಿ ಕುದುರಿಗೆ ಬಿಗಿ ಆಂದಾಳೊ ಕುತನಿತಡಿ 
ಪಲ್ಲಕ್ಕಿ ಮೇಲಾಡು ಬೆಳ್ಳಿಗಾವ ಕೊಡಿ ಬಿರೆಸು ಬಾಣ ಹಾರತಾವ ಕಿಡಿಕಿಡಿ 
(ಲೋಕಗೀ. ೨೨೭). [ಕುತನಿ * ತಡ್ಮಿ) 

ಕುತನೀಗಾದಿ (ನಾ). ಕುತನಿ ಬಟ್ಟಿ ಹೊದಿಸಿ ಮಾಡಿದ ಗಾದಿ, [4 
— ಹಾಸಿಗೆ: ನಮ್ಮ ಮನಿ ಹಿತ್ತಲದೊಳಗ ನಾಯಿಕುನ್ನಿ ಹುಟ್ಟೀದ ಅಂತ | 
ಅದಕ್ಕ ಈ ಕುತನೀಗಾದೀಮ್ಮಾಲೆ ಕೂಡಿಸೂದೇ? (ಕಾಗಕ. ೮0). 1 

[ಕುತನಿ * ಗಾದಿ] 
ಕುತಪ (ಗು). ೧. ಸ್ವಲ್ಪ ಬಿಸಿಯಾದ. (ನಾ). ೨. ಹಿತೃಗಳಿಗೋಸ್ಕರ 


88 


ಆಚರಿಸುವ ಶ್ರಾದ್ಧಾಂಗವಾದ ಹೋಮಾದಿಗಳಿಗೆ ಯೋಗ್ಯ, 4 


ವಾದ ಕಾಲ; ಹೆಗಲಿನ (೧೫ ಭಾಗಗಳಲ್ಲಿ) ಎಂಟನೆಯ ಭಾಗ. 


| ಸಮೂಹ : ವೈಣಿಕ ಪಾಣಿವಿಕ ವಾಂಶಿಕ ಮಾರ್ದಂಗಿಕ ಗಾಯಕ ನರ್ತ 
| ಕಾದಿ ಕುತಪಪ್ರತತಿಯುಮಂ (ಚಂದ್ರು. ೬-೭೫ ವ). [ಕುತಪ 4 ಪ್ರತ] 
| ಕುತಪಿ (ನಾ). ವಾದ್ಯವನ್ನು ಬಾಜಿಸುವವನು; ವಾದ್ಯಗಾರ : 
| ಪರಿಪೂರ್ಣಭಾವರಸಮಂ ಸಂಗೀತಮಂ ತೋಜಃ ಮೆಚ್ಚಿಸಲೋರಂತೆ 
ಸಮಸ್ತದೇವ ಕುತ ಪಿ (ಸಾಕಾಂ. ಕುಸಿತ]ವ್ಶೂಹಂ ತೆರಳ್ಡಿರ್ದುದು 

| (ಆದಿಪು. ೯-೧೨), (ಸಂ. ಕುತಪಿನ್‌'] 
| ಕುತರ್ಕ (ನಾ). ತಪ್ಪಾದ ವಾದ; ನ್ಯಾಯವಲ್ಲದ ತರ್ಕ, ಚರ್ಚಿ: 
ಪರಸಮಯಿಗಳ ದರ್ಪಮಂ ಸಂಹರಿಪ ಭಾಷೆ ಕುತರ್ಕದಿಂ ಮತ್ಸರಿಪ 
ಪರವಾದಿಗೆಳನೊಮ್ಮೆಯು ಸೋಲಿಸುವ ಭಾಷೆ (ಬಸಪು. ೬-೪); 


ಶಾಸ್ತ್ರಕ್ಕೆ, ಪ್ರತಿಕೂಲವಾಗಿರುವ ತರ್ಕ, ದುಸ್ತರ್ಕ, ಕುತರ್ಕವೆಂದೂ 
ವ್ಯವಹಾರವುಂಟು (ಹಿಂದಸಾ. ೧೧೫). [ಸಂ,1 


ಕುತಾಪ (ನಾ). ಭೂಮಿಯ ತಾಪ; ಜನರ ಸಂತಾಪ, ಬಳಲಿಕೆ. 
"ಕುತಾಪವಿದಾರಿ' ಪರಾ. [Xo.] 
ಕುತಾಪನಿದಾರಿ (ಗು). ಭೂಮಿಯ ತಾಪವನ್ನು ನಾಶಮಾಡುವ ; 
ಜನರ ಬಳಲಿಕೆಯನ್ನು ಹೋಗಲಾಡಿಸುವ: ಜನ ಸುಖಕಾರಿ 
ಭಾಸುರ ವಿಚಾರಿ ಕುತಾಪವಿದಾರಿ. , . ಕೃಷ್ಣವೇಣಿ (ಹಮ್ಮಾರ. ೧-೫೫). 
[ಸಂ. ಕುತಾಪವಿದಾರಿನ್‌] 
ಕುತಾಪಿ (ಗು). ೧. ಲೋಕಕ್ಕೆ ಸಂತಾಸವನ್ನುಂಟುಮಾಡುವ. 
(ನಾ). ೨. ಲೋಕಕ್ಕೆ ಸಂತಾಪವನ್ನುಂಟುಮಾಡುವವನು ; 
ಲೋಕಪೀಡಕ; ಲೋಕಕಂಟಕ: ಹೋಹ ಬಟ್ಟಿಯಲೊಂದು 
ಮಾಯೆಯಿದ್ದುದ ಕಂಡೆ. ಠಾಣಾಂತರ ಹೇಳಿತ್ತು ಅಬ್ಲಲ್ಲಿಗೆ ಗುಹೇಶ್ವರನ 


| ಕರಣಂಗಳು ಕುತಾಪಿಗಳಲ್ಲಲ್ಲಿಗೆ (ಆವ ಚಂ. ೫೬-೨೩೯); ಅಪರಾಧ 


ತತಿಗಳು ಸುಕೃತ ಧರ್ಮವಿರೋಧಿಗಳು ಕುಪಥಾಲನಾಲಂಗಳು ಕುತಣಪಿ 
ಗಳು (ಬಸಪು. ೪೦-೬೫) ; ನೆರೆಯಸ್ತಮಯಡೊಳು ಕುತಾಪಿ ಸಂಜನಿಸು 
ವನು (ನವಮೋ. ೧೪-೪೭). [ಸಂ. ಕುತಾಪಿನ್‌] 
ಕುತಾರ್ಕಿಕ (ನಾ). ದುಷ್ಟ ತರ್ಕವನ್ನು ಹೂಡುವವನು; ತಪ್ಪು 
ವಾದವನ್ನು ಮಾಡುವವನು: ಈ ರಾಯಭಾರದೊಡನೆ ಇಂಡಿಯಾ 
ದೇಶದ ಕುತಾರ್ಕಿಕನೊಬ್ಬ ಬಂದಿದ್ದ (ಪ್ರವಾಇ. 1, ೫೫). [ಸಂ.) 
ಕುತೀರ್ಥ (ನಾ). ೧. ಕೆಟ್ಟಗುರು; ದುಷ್ಟ ಶಿಕ್ಷಕ. ೨. ದುಷ್ಟ 
ಮತ; ಹೀನವಾದ ಮತ: ಪಸರಿಸಿದ ಕುತೀರ್ಥಧ್ವಾಂತಮಂ ತೂಳ್ಲಿ 
(ಅಜಿಪು. ೧-೧೬). (ಸಂ. 
ಕುತು (ನಾ). ಚರ್ಮದಿಂದ ಮಾಡಿದ ಎಣ್ಣೆಯ ಪಾತ್ರೆ. 
[ಆ ಸಂ. ಕುತೂ) 
ಕುತುಕ (ನಾ). ೧. ಆಶ್ಚರ್ಯ; ಬೆರಗು; ವಿಸ್ಮಯ: ಭುವನ 
ರಚನೆಯೆನಿತು ಕುತುಕಮೆನುತ ಜನಕೆ ಸಾರುತುಂ (ನಿವೇದ. ೩೦-೭): 
ಅಂತೆಅಂತೆ ಅಲ್ಲಲ್ಲೆ ಆಗಲೇ ಕೆರಳುತಿತ್ತು ಕುತುಕ (ಭಾರಂಗ. ೫೭-೧೬). 


ಕುತುಕು 


೨. ಕುತೂಹಲ; ಆತುರ; ಉತ್ಸಾಹೆ: ಓಸರಿಸಡೆ ಕುತುಕಛಾವ | 
ದಿಂದೀಕ್ಷಿಸಿದೆಂ (ಉದ್ಭಟ. ೬-೭೨); ಕುತುಕದೇಅಕ್ಸಿಯಂ ಕೊನರಿಸಿದಳ್‌ ! 
(ಚಿಕವಿ. ೫-೧೬೨); ರಾಜ್ಕಲಾಭದ ಏರಿಯ ಸುದ್ದಿಯನಾಕೆಗರುಹುನ | 
ಉತುಕದಿಂ ಬಂದು (ರಾಮಾಸಂ. ೨-೧-೭೭). [ಸಂ.] 

ಕುತುಕು (ನಾ). ಎ ಕುಟುಕು: ಖಾತಿಯ ತಾಳಿ ಶೂಲದಿಂದೆ ಕುತಕ 
ಲಾಕ್ಷಣ (ದೇವೀಪ್ರ. ೬೭). [ಆ ಕುಟುಕು] 

ಕುತುಪ (ನಾ). ೧. ಚರ್ಮದಿಂದ ಮಾಡಿದ ಸಣ್ಣ ಎಣ್ಣೆ ಚೀಲ. 
೨. ಪಿತೃಗಳಿಗೆ ತರ್ಪಣಕೊಡಲು ಯೋಗ್ಯವಾದ ಕಾಲ. "ಕುತುಪ 
ಕಾಲ' ಪರಾ. ೩. [ನಾಟ್ಯ] ಗಾಯಕ ಅಥವಾ ವಾದಕರ 
ಸಮೂಹ: ಆದರೆ ಇನನು ಹೇಳಿದ ಕೆಲವು ಕ್ರಮ ಮತ್ತು ವಾದ್ಯ 
ಕುತುಪ ಅಥವಾ ಗೋಷ್ಠಿಗಳನ್ನು ಜಾವಾ ಬಲಿದ್ವೀಪಗಳ ನಾಟ್ಮಶಾಲೆ 
ಗಳಲ್ಲಿ ಇಂದೂ ನೋಡಬಹುದು (ಭಾರದ. ೫೩೮). (ಸಂ. 

ಕುತುಸಕಾಲ (ನಾ). - ಕುತಪಕಾಲ: ಮುನಿಯ ಕರೆಯೌ ಕುತುಸ 
ಕಾಲದ ನೆನಹ ನೋಡಲು ಕಾಲ ತಬ್ಬಿದೊಡೆ ಅದುವೆ ಫಲವಹುದೆ 
(ಕುವ್ಕಾಅ. ಓರಿಇ. ೩-೩೮); ಆದೊಡೆ ಕುತುಪಕಾಲಮಂ ಬಿಡುವೆನು 
(ಜೈ ಮಿಭಾ. ೧೦-೨೮). [ಕುತುಪ + ಕಾಲ] 

ಕುತುಪಿ (ನಾ). ಜಗಳ; ಕಲಹ; ವ್ಯಾಜ್ಯ: ಈ ದಿವಸ ನಿಮ್ಮ 
ಕುತುಪಿ ತೀರಿತು ಇನ್ನುಮುಂ ನಮಗೆ ನಿಮಗೆ ಅನ್ಕೋನ್ಯವೇ ಸರಿ 
(ರಾಜೇಂದ್ರ. ೧೯). (2) 

ಕುತುಬಿ (ನಾ). (ಮುಸಲ್‌ಮಾನರು, ಮುಖ್ಯವಾಗಿ ಶುಕ್ರವಾರದ 
ದಿನ ಮಾಡುವ) ಸ್ತೋತ್ರ, ಪ್ರಾರ್ಥನೆ, ಪ್ರವಚನ. 

[+ ಹಂ. ಮರಾ. ಖುತ್ಬಾ ; ಅರ. ಕು್ಬಾಹ್‌' ; ಪಾರೆ, ಕತೀಬೀ) 

ಕುತುಮೂರ್‌ (ನಾ). ಒಂದು ಊರಿನ ಹೆಸರು: ಕುತುಮೂರ್‌ 
ಬೋಯಸ್ಕ ಭಾರಧ್ವಾಜಗೋತ್ರ (we. ೫11, ೧೮೮-೪೪ ; 668). [2] 

ಕುತೂಲ (ನಾ). ಕೆಟ್ಟಹತ್ತಿ; ಚಿಂದಿಹತ್ತಿ; ಚಿಂದಿಬಟ್ಟಿ (?) : 
ನಿಜಕುತೂಲರೋಮಚ್ಛೇದದಾದ್ವೀಪ ಸಮುದ್ರಂಗಳ್‌ ಎಣಿಸೆ 
ಪಡುವುದಟಂ ದ್ವಿತೀಯಮುದ್ಧಾರಪಲ್ಯಂ (ತತ್ತ್ವಪ್ರ.- ೧೭೫). [ಸಂ.1 

ಕುತೂಹಲ, ಕುತೂಹಳ (ನಾ). ೧. ಅಚ್ಚರಿ; ವಿಸ್ಮಯ; ಆಶ್ಚರ್ಯ. 
೨. ಆತುರ; ಹಂಬಲ; ತವಕ: ಅವರ ತಾಳ್ಮೆ ದೊಡ್ಡದು, ನನ್ನ ಆತುರ 
ಕುತೂಹಲ ಚಿಕ್ಕದು (ದ್ರಾನಿವಿ. 31, ಮೊದಲಮಾತು); ಏಕೆ ಅತ್ತದ್ದು 
ಎಂದು ಕೇಳಲೂ ಇಲ್ಲ. ತಿಳಿಯದ ಕುತೂಹಲನನ್ನೂ ತೋರಿರಲಿಲ್ಲ 
(ತೇಮೋಡ. ೧೧೮). ೩. ಅಸಮಾಧಾನ; ತಳಮಳ; ವಿಕ್ಷೇಪ: 
ಸತ್ಯಭಾಮೆ ಪತಿಯಂ ದೈತ್ಯಾರಿಯಂ ತಂದು ದೇವಿ ನಿಜೋದ್ಯಾನದ 
ಖಾರಿಜಾತ ತರುವಂ ಕೈಕೊಂಡಳುತ್ಸಾಹದಿಂ ಎಂದು ಬಿನ್ನವಿಸಲತಿ 
ಕುತೂಹಲಾಕುಲಿತೆಯಾಗಿ (ಜಗವಿ. ೧೩-೫೦ ವ). ೪. ಆಟ; ವಿನೋದ 
ತಮಾಷೆ : (8). ೫. ಸಂತೋಷ; ಹರ್ಷ. ೬. [ಸಂಗೀತ] ಒಂದು 
ರಾಗದ ಹೆಸರು: ತಮ್ಮ ಗುರುಗಳು ಕುತೂಹಲರಾಗದಲ್ಲಿ ರಚಿಸಿದ 
"ಅವರ ಕೂಡ ಎಂಬ ಹಾಡಿನಿಂದ (ಸಂಗೀತ. ೨೯). ಕುತೂಹಳ. 
"ಕುತೂಹಳಿಸು' ಪರಾ. 

ಕುತೂಹಲನಾಗು ಇ ಆಸಕ್ತಿಯುಳ್ಳವನಾಗು : ಓದುಗನ ಪ್ರತಿ 

ಕ್ರಿಯೆಯ ಬಗೆಗೆ ಅವನು ಕುತೂಹಲನಾಗದಿದ್ದರೆ ಬಲುಬೇಗನೆ ಬೇರು 
ಸತ್ತ ಮರವಾಗುತ್ತಾನೆ (ಜೀವನ. ೨ ಮುನ್ನುಡಿ). [ಸಂ.] 

ಕುತೂಹಲಕಾರಿ (ಗು). ಕುತೂಹೆಲವನ್ನುಂಟುಮಾಡುವ ; ತಿಳಿದು 
ಕೊಳ್ಳ ಬೇಕೆಂಬ ಇಚ್ಛೆಯನ್ನು ಹುಟ್ಟಿಸುವ: ಆದರೆ ಚಿಕ್ಕ ಎಂಬ 
ಕನ್ನಡ ಪದ ಮಾತ್ರ ಬಹಳ ಕುತೂಕ್‌ಲಕಾರಿಯಾಗಿದೆ (ದ್ರಾವಿವಿ. ೩೬೯). 

(ಸೆಂ. ಕುತೂಹಲಕಾರಿನ್‌] 


೧೯೨೦ 


ಕುತ್ತಂಗುಳಿ 


ಕುತೂಹಲಿ (ನಾ). ಕುತೂಹೆಲವುಳ್ಳವನು; ಆಸಕ್ತಿಯುಳ್ಳವನು; 
ತಿಳಿದುಕೊಳ್ಳಬೇಕೆಂಬ ಹೆಂಬಲವುಳ್ಳವನು: ಯಾವ ವಿಷಯ 
ದಲ್ಲಿಯೂ ಹೆಚ್ಚಿಗೆ ಕುತೂಹಲಿಯಾಗಿರಲಿಲ್ಲ (ಹೇಮಂತ. ೨೫೫). 

[ಸಂ. ಕುತೂಹಲಿನ್‌] 
5 | ಕುತೊಹಳೆ "ಕುತೂಹಲ' ನೋ. 

ಕುತೂಹಳಿಸು (ಕ್ರಿ). ಅಚ್ಚರಿಯನ್ನುಂಟುಮಾಡು, ಆಶ್ಚರ್ಯ 
ಹುಟ್ಟಿಸು; ಆಸಕ್ತಿಯನ್ನು ಕೆರಳಿಸು: ರತಿಯೊ ಮೇಣಿಂತೀಕೆ 
ಶಕ್ರನ ಸತಿಯೊ, .. ಎಂದೆತಿ ಕುತೊಹಳಿಸುತ್ತ ಬಂದಳು ಕೈಕೆಯಾಸಭಿಗೆ 
(ಕುಮುರಾ. ೨-೫೯). (ಕುತೂಹಳ (ಐ ಕುತೂಹಲ) -ಇಸ್ಕು] 

19 ಕುಶ್ಶೀಲ, ಕುತ್ಛೀಳ (ನಾ). ಭೂಮಿಗೆ ಕೀಲಿನಂತಿರುವುದು; ಬೆಟ್ಟ; 
ಪರ್ವತ: ಪ್ರಿಯಹಂಸೀಯುತ ಹಂಸನಾದೆಯ ಮಹಾಕುತ್ಯೀಲ ಕೂಟ 
ಪ್ರಭೇದೆಯ (ಆದಿಫು. ೧-೫೪). ಕುತೀಳೆ: ಪೊಯ್ದೊಡೆ ಭೀಮಂ 
ಕೆಡೆದಂ ಧರೆ ನಡುಗೆ ನೀಳಕುತ್ತೀಳಂಬೊಲ್‌ (ಪಂಪಭಾ. ೧೩-೯೫). 

[< ಸೆಂ. ಕೂತ್ಮೀಲ) 
15 | ಕುತ್ವೀಳೆ "ಕುಪ್ಪೀಲ' ನೋ. 
ಕುತ್ತ, ಕುತ್ತು (ನಾ). ೧. ನ್ಯೂನತೆ; ಕೊರತೆ; ತಪ್ಪು; ದೋಷ: 
ಕುತ್ತವೆಣಿಸಿ ಕೋಪಗೊಳದೆ ಕೂರ್ತಿವರೆಮ್ಮ ತೆತ್ತಿಗೆರೆಂದೆರ್ಡೆಗೊಳಿಸಿ 
(ಹದಿಬ. ೪-೨೧) ; ಆ ಹೃದಯ ತಾನು ಮಾತ್ರ ನಿರಾಶೆಯ ಕುತ್ತಕ್ಕೆ 
ಒಳಗಾಗುವುದಿಲ್ಲ (ಭಾವಗೀ. ೩೭೯). ೨. ಬೇನೆ; ರೋಗ; ವ್ಯಾಧಿ: 
*ರುಜಾ, ಉಪತಾಪಃ, ತಾಪಃ, ವ್ಯಾಧಿಃ, ರೋಗಃ, ಗದೆಃ, ಅಮಯಃ- 
ಈ ೭ ಕುತ್ತದ ಪೆಸರು” (ನಾಚಿರಾ. ೧೧೯) ; ನಮ್ಮ ದಂಡಕ ರಿಸಿಯ 
ಕುತ್ತಮನೆಂತು ಬಲ್ಲೆಯಂತೆ ತೀರ್ಚೆಂದುಂ ಪೇಲಕ್ಕೊಡೆ (ವಡ್ಡಾರಾ. 
೧೭೧-೨೩) ; ಎಡೆನೆತ್ತೂರ್ಮೆಯೆಮುಪ್ಪು ಕುತ್ತದೊಳೊಡಂಬಟ್ಟೊತ್ತೆ 
(ಆದಿಪು. ೭-೩೮); ಮಗಂ ಮುಖ್ಪಿನೊಳ್‌ ಪೆಂಡತಿ ಕುತ್ತದೊಳ" ಫಲಮಂ 
ತೋರ್ಪಂತೆ (ಧರ್ಮಾಮೃ . ೧೨-೩೮); ನಾಡ ಮದ್ದಂ ತಿಂದು ಕುತ್ತ 
ಕೆಡದಿರಬಹುದೆ (ಹಚಕಾ. ೧೧-೨೪) ; ನಿಮ್ಮ ಚಿತ್ತದೊಳೊತ್ತರಿಸಿದ 
ಚಿತ್ತಭನನ ಕುತ್ತಮಿದು ಸತ್ತೊಡಲ್ಲದೆ ಸವೆಯದು (ಶಾಂಕೀಶ್ವ. 
೧೧-೮೪ ವ); ಅರಿಸಿನ ಕುತ್ತೆದವನಿಗೆ ಲೋಕವೇ ಹಳದಿ (ಗಾದೆ). 
೩. ತೊಂದರೆ; ಕಷ್ಟ; ಅಪಾಯ; ಕೇಡು; ವಿಪತ್ತು; 
ಗಂಡಾಂತರ: ಸಂಸಾರದೊಳಾದ ಬಡತನದ ಕುತ್ತದ ತಿರಿಗುತ್ತದ 
ರಾಜಬಾಧೆಯ (ಧರ್ಮಾಮೃ. ೬-೧೭೫) ; ಏಕೆ ನವಗೀಕೆಯ ಕುತ್ತ ಮೆನುತ್ತೆ 
ಚಿತ್ತದೊಳ್‌ . . . ಚಿಂತಿಸಿ ಕಂಡಳದೊಂದುಪಾಯನುಂ (ವರ್ಥಪು. 
೧೫-೫೪) ; ಆರೆಚಣದೊಳು ನಾನು ಮಿತ್ತು ವಿನಿಂದಿತ್ತ ಹಾರಿದೆ ತಪ್ಪಿತು 
ಕುತ್ತ (ಇಂಚಾಪ. ೪೦-೮೭). ಕುತ್ತು, : ೩. ಕೆಡಿಪುವೊನು ಕೊಳೊನು 
ಪಜ್ಚಮಹಾಸತಕನಕ್ಕೆ ಒಕ್ತಲುಳಿದುಣ್ಣು ಕಾದುವೊಂಗಿದು ಕಣ್ಣಿಟ್ಟು 
ತೊಲ್ಕುತ್ತು ವ[ಕೈ] (ಮೈಆರಿ. ೧೯೩೦, ೩೬-೧೦; 800) ; ಆ ಮನೆಗೆ 
ಎಷ್ಟೋ ಬಾರಿ ಕುತ್ತು ಬಂದಿತ್ತು (ದಕ್ಷಿನ. ೧೧೦) ; ಸ್ವಧರ್ಮದ ಪವಿತ್ರ 
ಸಂಕಲ್ಪದ ಆಚರಣೆಯು ಆಲ್ಬವಿದ್ದೆರೂ ದೊಡ್ಡ ದೊಡ್ಡ ಕುತ್ತುಗಳಿಂದ 
ನಿಮ್ಮನ್ನು ತಪ್ಪದೆ ಪಾರುಗಾಣಿಸಿ ಕಾಪಾಡುವುದು (ಬ್ರಹ್ಮಜೀ. ೮೬). 
ಕುತ್ತದ ಕೊಮ್ಮೆ - ರೋಗದ ಕೊಮ್ಮೈ, --ಓಡೆ: ಸಿನ್ನಆಸಿತು 
ಅಣಿದೆನೆಂದಡೆ ನಾ ಕುತ್ತದಳೊಮ್ಮೆ ನೀ ಮದ್ದಿನ ಗುಳಿಗೆ (ನೋಳಿಮಾ. 
೧೦೦-೩೯೮). (ದೇ. ॥ ತಮಿ. ಮಲ. ಕುಣ್ಣು ; ತುಳು. ಕುತ್ತ] 
ಕುತ್ತಂಗುಳಿ, ಕುತ್ತಗುಳಿ, ಕುತ್ತುಂಗುಳ್ಳಿ (ನಾ). ಯಾವಾಗಲೂ 
ಕುತ್ತವನ್ನು ಉಳ್ಳವನು; ರೋಗಿ: ಬಟ್ಟಿಪೋಸ ಕುತ್ತಂಗುಳಿ 
ಯಂತೆ ಸೇದೆಗೆಟ್ಟು( ಛಧರ್ಮಾಮೃ.೧೩-೬೯); ಗುಳಿಪ್ರತ್ಯಯಕ್ಕೆ-ಆಟಿಂಗುಳಿ, 
ಸಾಲಂಗುಳಿ, ಲಂಚಂಗುಳಿ, ಕುತ್ತಂಗುಳಿ (ಶಮದ. ೨೦೨ ಪ್ರಯೋ). 


25 


30 


35 


40 


45 


ಕುತ್ತಂಗೊಳ್‌ 


ಕುತ್ತಗುಳಿ;: “ವ್ಯಾಧಿತ - ಕುತ್ತಗುಳಿಗಳುಂ (ನೀತಿವಾ. ೭-೧೦) ; 
ಕುತ್ತಗುಳಿಗಳಪ್ಪ ಗ್ಲಾನರ್ಗ್ಗ ಮಾಲ್ಟ ವೈಯಾವೃತ್ತಮುಂ (ಪಸಾರ. 
೬೬೮-೧೧). ಕುತ್ತೂಂಗುಳ್ಳಿ : ಕುತ್ತುಂಗುಳಿಗಂ ಗರ್ಭಮದೊತ್ತಂಬ | 
ದಿನಕ್ಕುಮಲ್ಲಿ ನೆಲೆಸಲ್‌ ಜೀವಂ ಮತ್ತೆ ಪಟುಮರ್ದನುಂಡುಂ ಪೆತ್ತ ಪಳೇ 
ಜೀವನಲ್ಲಿ ನೆಲಸದೊಡೆಂತು (ಸಮಪ. ೧೨-೩೮). [ಕುತ್ತ + -ಕುಳ್ಳಿ] 

ಕುತ್ತಂಗೊಳ್‌, ಕುತ್ತಗೊಳ್‌ (ಕ್ರಿ). ೧. ರೋಗ ಪೀಡಿತನಾಗು; 
ವ್ಯಾಧಿಗ್ರಸ್ತನಾಗು : ಗಂಡುಡೆಯುಡಿಪರ್‌ ಪೆಣ್ಣಂ `ಗಂಡುಮನೋರಂದ | 
ದಿಂದೆ ಪೆಣ್ಣುಡೆಯುಡಿಪರ್‌ ತಂಡದೆ ತಿರಿವರ್‌' ಕುತ್ತಂಗೊಂಡುಬರ್ದುಂಕಿ 
ದೊಡೆ ದೇವಿ ಕಾದಳೆನುತ್ತಂ (ಸಮಪ. ೯-೧೨೦). ಕುತ್ತ ಗೊಳ್‌ : 
ಕು (ಪಾಠಾಂ, ತ್ತು)ತ್ತಂಗೊಂಡವ ಕಳವಳಿಸಿ ತನ್ನೊತ್ತಿಲಿದ್ದರ ಹಳಿವ 
ವೋಲ್‌: (ನಿಭಾಗ. ೧೧-೯-೯). ೨. ತೊಂದರೆಗೀಡಾಗು. "ಕುತ್ತ 
ಗೊಳಿಸು? ಪರಾ. [ಕುತ್ತ + ಕೊಳ್‌] 

ಕುತ್ತಂಬಡು (ಕ್ರಿ). ಬೇನೆ ಬೀಳು; ಕೋಗಹೀಡಿತನಾಗು: ಮಠದೊಳ್‌ 
ಪೊನ್ನಂ ಪೂಬ್ಹ ಪಲವುಕಾಲಮಿರ್ದು ಕುತ್ತಂಬಟ್ಟಾರ್ಥಧ್ಯಾನದಿಂ ಸತ್ತು 
(ಪಂಚತಂ, ೩೦೨-೨೨), [ಕುತ್ತ * ಪಡು] 

ಕುತ್ತಗುಳಿ "ಕುತ್ತಂಗುಳಿ? ನೋ. 

ಕುತ್ತಗೊಳ್‌ "ಕುತ್ತಂಗೊಳ್‌' ನೋ. 

ಕುತ್ತಗೊಳಿಸು (ಕ್ರಿ). ಬಾಧೆಗೊಳಿಸು; ತೊಂದರೆಪಡಿಸು; 
ನೋಯಿಸು : ಗುರುವು ಅಳಿನನೂ ಅಲ್ಲ, ಉಳಿವನೂ ಅಲ್ಲ ನಿಮ್ಮ 
ಭ್ರಾಂತಿಯೇ ಅಳಿದನು ಉಳಿದನು ಎಂದು ಕುತ್ತಗೊಳಿಸುತಿದೆಯಲ್ಲಾ 
(ಸಿದ್ಧೇವ. ೧೭೧). [ಕುತ್ತಗೊಳ್‌: + - ಇಸ್ಕು] 

ಕುತ್ತಟ್ಟಿ (ನಾ). ಅಡುಗೆ ಮನೆಯ ಮೇಲಿನ ಸಣ್ಣ ಅಟ್ಟ; ಹೊಗೆ 
ಯಟ್ಟಿ: ತನ್ನ ಬಾಯಿಯನ್ನೇ ತೆರೆದು ಕುತ್ತಟ್ಟವನ್ನು ನೋಡುತ್ತಾನೆ 
(ಮೊಮಗು. ೫೦). [ಆ ಕುಜ್ಕು * ಅಟ್ಟಿ) 

ಕುತ್ತಟ್ಟುಗಾಮುಂಡ (ನಾ). ಒಬ್ಬಾತನ ಹೆಸರು: ಕಿಉದೇಖೆಯು 
ಮೃದು ಪಳ್ಳಾಳ್ಗಾಪನ್ನರು ಎಚ್ಚು ಬಿದ್ದ ಕುತ್ತಟ್ಟುಗಾಮುಣ್ಣರುಮ್‌ 

[ಕುತ್ತಟ್ಟು * ಗಾಮುಂಡ] 

ಕುತ್ತಡಿ (ನಾ). ಚಿಕ್ಕಹೆಜ್ಜೆ; ಸಣ್ಣ ಪಾದ: ಒರ್ಮೊದಲ್‌, ಇರ್ಮೆಯ್‌, 
ಕುತ್ತಡಿ (ಶಮದ. ೧೬೩ ಪ್ರಯೋ). [ಆ ಕುಜ್ಮು + ಅಡಿ] 

ಕುತ್ತಡಿಯಿಡು (ಕ್ರಿ). (ನೋವಿನಿಂದ) ಚಿಕ್ಕ ಹೆಜ್ಜೆ ಇಡು; ಪುಟ್ಟ 
ಹೆಜ್ಜೆ ಹಾಕು: ಕಿಬುಗಲ್ಲೊಳ್‌ ಕೆಸಜಕೊಳ್‌ ಮೊಳೆಕೊರಡುಗಳೊಳ್‌ 
ಮುಳ್ಳೊ ಳಿಡುಕುಆಕಡೆಗಳೊಳಂ ಪಾಯ್ದುಜದೆ ಕೊಳಗುಗಳಾ ಸಲೆ 
ಕುತ್ತಿಜೀದೊಡೆ ಕುತ್ತಡಿಯನಿಡುವೊಡದು ತಳರೋಗಂ (ಅಶ್ವಶಾ. ೧೫-೧). 

[ಕುತ್ತಡಿ * ಇಡು] 

ಕುತ್ತಣಿ "ಕುತನಿ' ನೋ. 

ಕುತ್ತನಿ "ಕುತನಿ' ನೋ. 

ಕುತ್ತರಿ "ಕುತ್ತ? ನೋ. 

ಕುತ್ತರಿಸು "ಕುಸ್ತರಿಸು? ನೋ. 

ಕುತ್ತರಿಹೋಗು (ಕ್ರಿ). ಅಡ್ಡಾದಿಡ್ಡಿಯಾಗಿ ಹೋಗು; ಸುಸ್ತು 
ಬೀಳು (?) : ಕುದುರೆಯು ವಿಜಯಪಾಲನ ಕುದುರೆಯನ್ನು ಮುಂದೆ 
ಬಿಡದೆ ಸ್ವಲ್ಪವೂ ಕುತ್ತರಿಣೋಗದೆ ... ವೇಗವಾಗಿ ಹೋಗುತ್ತಿದ್ದಿತು 
(ಕೋಹಿನೂ, ೪೬). [ಕುತ್ತರಿ?* ಹೋಗು, (ಆ ಶೋಗ್ಕು)) | 

ಕುತ್ತರೆ "ಕುತ್ತಲಾ' ನೋ. 

ಕುತ್ತವಳ, ಕುತ್ತಾಳ (ನಾ). ೧. ದೋಷಿ; ಆಪಾದಿತ: ಮದ್ಮಪಾನ 


(ಎಕ. ೫೪1, ಸಿರಾ. ೧೨೩-೧೧; 768). 


ರತಂ ಕುತ್ತವಳಂ ವಿಕಾರಿ ಬಧಿರಂ ನಿರ್ಲಕ್ಷಣಂ ನಿರ್ನಿಚಾರರತಂಗೀವುದ |45| 


ಯುಕ್ತಮಲ್ತೆ ಹಯಶಾಸ್ಟ್ತ್ರಾರ್ಥೋ ಕ್ತಿಯಂ (ಅಶ್ವಶಾ. ೧೦-೨). 


೧೯೩೬೧ 


ಕುತ್ತಿಕಾಣಿಕೆ 


೨. ವ್ಯಾಧಿಗ್ರಸ್ತ; ರೋಗಿ. ಕುತ್ತಾಳ: ೨. ಮುದುಕನಂ ಕುತ್ತಾಳನಂ 
ಪೊತ್ತ ಸೆಣನುಮಂ ಪಡೆದು ನೋಡಿದುದರಿಂದಮೆ ತಿಳಿಯದಿರವಿನ ಜಗದ 
ಬಗೆಯ ನಿರದೆ ತಿಳಿತಿಳಿಯುತ್ತೆ ಮತ್ತವಂ ಬಗೆಯಲ್ಲಿ ಮಿದಿಗುದಿಯುತೆ 
(ಸೌನಂದ. ೨-೬೪). (ಕುತ್ತ + -ವನಳ] 

5 | ಕುತ್ತವೆಳೆಗು (ನಾ). ಕಂಬದೀಪ; ದೀಪದ ಕಂಭ: ಶುಚಿರ್ಭೂತರಾಗಿ 
ಚಕ್ಕುಲಿಯಂತೆ ಪಿಟ್ಟಿನಿಂ ಬಟ್ಟಿತುವಾಗಿ ಬರೆದನಜ ಮೇಲೆ ಸರುಗದ 
ಮುದ್ದೆ ಗಳನಿಟ್ಟು ದೇವರ ಮೊಗವರಮನೆಲ್ಲರುಮುಣಲವೇಳ್ಳೈಂದೆಲ್ಲರುಂ 
ಉಂಡು ಕುತ್ತ ವ£ವೆ]ಳಗಮಿಕ್ಕ ಲುವೇಳ್ಕುಂ (ಪೆಸಾರ. ೯೩೪-೩). 

[*- ತಮಿ. ಕುತ್ತವೆಳಕ್ಕು) 
10| ಕುತ್ತೆಳೆ (ನಾ). ಸಣ್ಣ ಅಳತೆ (?): ದ್ವಿತ್ವಕ್ಕೆ... ಕಿತ್ತೀಳೆ, ಕುತ್ತಳೆ, 
ಕುತ್ತೆಸಳ್‌ (ಶಮದ. ೧೮೦ ಪ್ರಯೋ). [ಕುತ್ತು * ಆಳೆ) 
ಕುತ್ತಅರಿ, ಕುತ್ತರಿ, ಕುತ್ತರೆ, ಕುತ್ತುರೆ (ನಾ). (ಹುಲ್ಲಿನ) ಮೆದೆ 
— ರಾಶಿ, ಬಣಬೆ : ಅಳಸುಗಳ ಕುತ್ತಜ್‌ಗೆಳಲ್ಲಲ್ಲಿ ಹೂರಿಗೆಯ ಲಡ್ಡಿ 
ಗೆಯ ಜಿಟ್ಟಿಂಗಳಲ್ಲಲ್ಲಿ (ಬಸರ. ೭-೯). ಕುತ್ತೆರಿ: ಹುಲ್ಲುಕುತ್ತರಿಯನ್ನು 
ನೋಡುವಾಗಲೆ ಮುನ್ನೂರು ಸೂಡಿಯಾದರೂ ಹೆಚ್ಚಿದ್ದೀತು ಎಂದು 
ತಿಳಿದಿತ್ತು (ಮರಮ. ೪೨). ಕುತ್ತೆರೆ: ನಿನ್ನ ಅಪ್ಪಗೆ ಕೊಟ್ಟ ಸಾಲಾನೇ 
ಕುತ್ತರೆ ಬೆಳೆದ್ದಾಗೆ ಬೆಳೆದು ನಿಂತಣೆ (ಮಲೆಮ. ೩೮೩) ; ಹುಲ್ಲ ಕುತ್ತಕೆಗೆ 
ರಾತ್ರಿ ಬೆಂಕಿ ಬಿತ್ತು (ಸದ್ಮಸ. ೩೧). ಕುತ್ತುರೆ: ಮಾರಿ ಮಳೆಯಲ್ಲಿ 
ತೇಲಿಬಂದು ಕುತ್ತುರೆಯಾಗಿದ್ದ ಹಲಸಿನ ತರಗು (ಮಲೆಮ. ೫೬). 
ಕುತ್ತರೆಹಾಕು - ಮೆದೆ ಮಾಡು; ಓರಣವಾಗಿ ಬಣಬೆ ಒಟ್ಟು : 
ಕುತ್ತರೆ ಹಾಕುತ್ತಿದ್ದ ದೊರದ ನೆರೆಯುವಕನೊಬ್ಬ ಹೊರೆ ಹೊತ್ತು ಬರು 
ತ್ತಿದ್ದ ಸುಬ್ಬಮ್ಮನನ್ನು ಗುರುತಿಸಿದೆನು (ಕಾನೂರು. ೫೬೫).  [?] 
ಕುತ್ತಟಕಿಸು (ಕ್ರಿ). ಹೊಡೆದು ಹಾಳುಮಾಡು; ಧ್ವಂಸಮಾಡು (?): 
ಕತ್ತುರಿಮಿಗಮಂ ಪಂದಿಯ ಮುತ್ತಂ ಪೊಂಬುಲಿಯ ತೊವಲನಾನೆಯ 
ಕೊಂಬಂ ಕುತ್ತಲಸದಡಸಿ ಪಿಡಿದುಗಿದೆತ್ತಿದುವಂ ಪತಿಗೆ ಕಾಣೈಗೊಟ್ಟಿಂ 
ತೆಂದೆಂ (ಅನಂಪು. ೧೧-೩೮). [ಕುತ್ತಟ ? + -ಇಸ್ಯು] 
ಕುತ್ತಾರ (ನಾ). ಸಣ್ಣಹಾರ: ಸುತ್ತುಗೆಯೊತ್ತಂ ಬಡಿಯುತ್ತಿರ್ದ 
ಗಣಂಗಳ ಮೊತ್ತದ ಮಕುಟಿಂಗಳ ಕುತ್ತಾರಕ್ಕೆತ್ತಂ ಹೊತ್ತು ತಳರ್ತ 
ಹಿಲತೆಗಳ ಕವಿದೆಡೆಗಿಡಿದೆಡಸಿದ ದೀಪಾನಳಿಯೆಸೆವಾ . . . ಬೆಳೆತಿಗೆವೆಳಗಿ 
ನೊಳತಿ ಮಂಗಳಮಯವೆತ್ತಿರ್ದಂ (ವೀರೇಚ. ೧-೧೬). (ಕುತ್ತು ಆರ್ಕ] 
ಕುತ್ತಾಳ "ಕುತ್ತವಳ' ನೋ. 
ಕುತ್ತಿ, (ನಾ). (ಕರಾ) ಮರ ಕಡಿದ ಮೇಲೆ ಉಳಿದುಕೊಂಡ ಬುಡದ 
ತುಂಡು : ಮೊದಲು ನಮ್ಮ ಮನೆಯ ಹಿಂದಿನ ಗುಡ್ಡವನ್ನು ಹತ್ತಿ ಇಳಿ 
ಯುವ; ಅದರೆ "ಮುಳ್ಳು ಚುಚ್ಚಿತು, ಕುತ್ತಿ ಕಂತಿತು- ಎಂದು ದೊರ 
ಬೇಡಿ? ಎಂದು ನುಡಿದರು (ಜಿಟ್ಟಿಜೀ. ೨೯). "ಮೆಳಿಗುತ್ತಿ' ಪರಾ. 
೨. ಮಗು; ಕೂಸು. "ಎಳಗುತ್ತಿ' "ಕುತ್ತಿಮರಿ? ಪರಾ. 
[ದೇ. ॥ ಶಮಿ. ಕುಜಲ್ಕಿ, ಕುತ್ತಿ ; ತುಳು. ಕುತ್ತಿ) 
ಕುತ್ತಿ, (ನಾ). (ಕರಾ). ದ್ರವವಸ್ತುವಿನ ಒಂದು ಅಳತೆ; ಎಂಟು 
ಕುಡುತೆಗಳ ಪ್ರಮಾಣವನ್ನುಳ್ಳ ಅಳತೆ: ಇದು ಹೊತ್ತಿಗೆ ಒಂದು 
ಕುತ್ತಿ ಹಾಲು ಕೊಟ್ಟೀತು (ಈಕಥೆ. ೨೪). 
(ಬೇ. ॥-ತಮಿ, ಕುತ್ತಿ - ಸೀಸೆ, ಭರಣಿ; ತುಳು. ಕುತ್ತಿ) 
ಕುತ್ತಿಕಾಣಿಕೆ (ನಾ). (ಕರಾ). ಸರ್ಕಾರದ ಭೂಮಿಯಲ್ಲಿರುವ ಮರ 
ವನ್ನು ಕಡಿಯಲು ಅನುಮತಿ ಪಡೆಯುವುದಕ್ಕಾಗಿ ಸರ್ಕಾರಕ್ಕೆ 
ಸಲ್ಲಿಸುವ ಕಾಣಿಕೆ, ರುಸುಮು: ಕುತ್ತಿ ಕಾಣಿಕೆಯನ್ನು ಕಟ್ಟಿದೆ 
ಸರ್ಕಾರದ ಮರ ಕಡಿದರೆ ಪಟೀಲರು ಸುಮ್ಮನೆ ಬಿಟ್ಟಾರೆ? (ರೂಢಿ). 
| [ಕುತ್ತಿ * ಕಾಣಿಕೆ , / ತುಳು. ಕುತ್ತಿಗಾಣಿಕೆ] 


15 


20 


25 


30 


40 


ಕುತ್ತಿಕೋಲಕಿ 


ಕುತ್ತಿಕೋಲು (ನಾ). (ಕರಾ) ಕಟ್ಟಡ ಬೀಳದಂತೆ ಕೊಡುವ 
ಆನಿಕೆ. («- ತುಳು. ಕುತ್ತಿಗೋಲು, ಕುತ್ಕೋಲು] 

ಕುತ್ತಿಗೆ (ನಾ). ಕತ್ತು; ಕೊರಳು; ಕಂಠ: ಕುತ್ತಿಗೆ ಕೊಯ್ವಗೆ 
ಕರುಣವೇ ಇಲ್ಲ (ಪುರಂದ. ೨-೫೬-೩); ವರದಕ್ಷಿಣೆಯೆಂಬುದು ಹೆಣ್ಣು 


ಮಕ್ಕಳ ಕುತ್ತಿಗೆಗೆ ಬಿದ್ದ ಹಗ್ಗವೇ ಸರಿ (ಶ್ಯಾಮತಾ. ೨೨); ಕುತ್ತಿಗೆ | 5 


ಕೊಯ್ಕುುವ ಊರಲ್ಲಿ ಸುಲಿದು ಬಿಟ್ಟಿದ್ದೇ ಗುಣ (ಗಾದೆ); ಚಿನ್ನದ ಚೂರಿ 
ಎಂದು ಕುತ್ತಿಗೆ ಕೊಯಿಸಿಕೊಳ್ಳ ಬಹುದೇ (ಗಾದೆ). 
ಕುತ್ತಿಗೆ ಗುಂಡುಕಲ್ಲು - (ಕುತ್ತಿಗೆಗೆ ಕಟ್ಟಿದ ಗುಂಡು ಕಲ್ಲಿನಂತೆ) 
ಬಹಳ ತೊಂದರೆಯಾದ ವಸ್ತು; ಹೊರೆಯಾದ ವಸ್ತು: 
ಹೆಂಡತಿಯು ಬಳಿಕೆನ್ನ ಕುತ್ತಿಗೆಗುಂಡಕಲ್ಲಂತಾದಳು (ಕಎಪು. ೧೯-೨೫). 
ಕುತ್ತಿಗೆಗೆ ಬರು- ಕುತ್ತಿ ಗೆಯ ಮಟ್ಟಕ್ಕೆ ಬರು; ಗಂಡಾಂತರದ 
ಸ್ಟಿತಿಗೆ ಬರು: ನಮ್ಮ ಕಷ್ಟ ಈಗ ಕುತ್ತಿಗೆಗೆ ಬಂದಿದೆ (ರೂಢಿ). 
ಕುತ್ತಿಗೆಕೊಯ್‌ - ಮೋಸಮಾಡು : ಅವನು ನಂಬಿಸಿ ಕುತ್ತಿಗೆಕೊಯ್ದ 
(ರೂಢಿ). ಕುತ್ತಿಗೆ ಹಿಚುಕು - ಕೊರಳು ಹಿಸುಕು; ಕತ್ತು ಹಿಸುಕು; 
ಪ್ರಾಣತೆಗೆ: ಅವನು ಕುತ್ತಿಗೆ ಹಿಚುಕುವುದಕ್ಕೂ ಹೇಸುವುದಿಲ್ಲ ( ರೂಢಿ). 
[ದೇ. ॥ ತುಳು. ಕೆಕ್ಕಿಲ್‌; ತೆಲು. ಕುತಿಕ, ಕುತಿಕೆ, ಕುತ್ತಿಕ, 
ಕುತ್ತು, ಕುತ್ತುಕ, ಗೊಂತು, ಗೊಂತುಕ; ನಾಯ್ಕಿ, ಕುತ್ಯ) 
ಕುತ್ತಿಗೆಕೊಯ್ಯ "ಕುತ್ತಿಗೆಗೊಯ್ಯ' ನೋ. 
ಕುಕ್ತಿಗೆಗೊಯ್ಯ, ಕುತ್ತಿಗೆಕೊಯ್ಯ (ನಾ). ೧. ಕುತ್ತಿಗೆಯನ್ನು 
ಕೊಯ್ಯುವವನು. ೨. (ಆಲಂ) ಮೋಸಗಾರ; ದ್ರೋಹಿ: 
"ರಾಮಾಚಾರಿ 'ಯಂಥ ಕುತ್ತಿಗೆಗೊಯ್ಯರ ... ಆಸೆಗೆ ಅಂತ್ಯವಿದ್ಧರೆ 
ಅಲ್ಲವೇ? (ತಿಡುಗು. ೪ ಪೀಂಕ). ಕುಕ್ತಿಗೆಕೊಯ್ಯ: ೨. ಕುತ್ತಿಗೆ 
ಕೊಯ್ಯರು ಇವರಲ್ಲ (ಪ್ರೇಮಾಶ್ರ. ೧೯೩). [ಕುಸ್ತಿಗೆ * ಕೊಯ್ಯ) 
ಕುತ್ತಿಡು (ಕ್ರಿ). ಚೆನ್ನಾಗಿ ಚುಚ್ಚು; ನಾಟುವಂತೆ ಹೊಡೆ: ಗೋತ್ರ 
ಭೇದಿ ಸುತನ ಹೆಂಡಿರೆ ಮಗನ ಮಾತುಳನಾದವನ ಕತ್ತಲೆಯಲಿ ಪೋಗಿ 
ಕುತ್ತಿಟ್ಟಿವನ ಮೈಯ ಸುತ್ತಿ ಬಾಧಿಸುತಿಪ್ಪನ ... ಕರೆದು ತಾರೆ ಸಖೀ 
(ಕನಕ. ೬೪-೨). [ಕುತ್ತು, * ಇಡು) 
ಕುತ್ತಿನಿ "ಕುತನಿ' ನೋ. 
ಕುತ್ತಿಮರಿ (ನಾ). ೧. ಚಿಕ್ಕ ಮಗು; ಕೂಸು. ೨. ಚಿಕ್ಕಮಕ್ಕಳನ್ನು 
ಬೆನ್ನಮೇಲೆ ಕೂರಿಸಿಕೊಂಡು ಆಡಿಸುವುದು: *ಚಿಕ್ಕ ಮಗು, 
ಮಕ್ಕಳಾಡಿಸುವುದು ” (ಜಾನಕೋ. ೩೮). "ಕೂಸುಮರಿ? ಪರಾ. 
[ಕುತ್ತಿ * ಮರಿ (೮ ಮಜ) 
ಕುತ್ತಿರ್‌ (ಕ್ರಿ). ಘಾತಿಸಲ್ಪಟ್ಟಿರು; ಭೇದಿಸಲ್ಪಟ್ಟಿರು; ಕೊರೆಯ 
ಲ್ಪಟ್ಟಿರು (?): ನೂಂಕಿಬರೆ ನುಣ್ಮಲರ್ವೆಳಗಿಂ ಕುತ್ತಿರೆ ತಡಿ ಸಡಿಲ್ಲು 
ತಮಮಭ್ರ್ರತಟಾಕಂ ಕಣ್ಣಿ ಬಳಸಲಾಯ್ತು (ಅನಂಪು. ೭-೭೫). 
(ಕುತ್ತು; + ಇರ್‌] 
ಕುಶ್ತಿರಿ "ಕುತ್ತಿಅ? ನೋ. 
ಕುತ್ತಿಸಿಲು (ನಾ). ಕುತ್ತುವ ಕೋಡು; ಚುಚ್ಚುವ ಆನೆಯ 
ಅಥವಾ ಹಂದಿಯ ಕೋಡು, ಕೋರೆ: ಕೊಂತಂಗಳಿಂದಮಿಟ್ಟ 
ಗಳಿಂದಂ ಕುತ್ತಿಸಿಜಿಂದಂ ಕರುಳ ಮಾಲೆಗಳ ನೆಲದೊಳ್‌ ಸುರಿಯೆ 
ಕುತ್ತುವುದುಂ (ವಡ್ಡಾರಾ. ೧೨೭-೧೩). [ಕುತ್ತು +?) 
ಕುತ್ತಿಸು (ಕ್ರಿ). ಚುಚ್ಚಿಸು; ತಿವಿಯಿಸು. 
ಕುತ್ತಿಸಿಕೊಳ್‌ - ಚುಚ್ಚಿಸಿಕೊ; ಇರಿಯಿಸಿಕೊ ; ತಿವಿಯಿಸಿಕೊ: 
ಒತ್ತೆಗೆ ನಿಲ್ವುದೆಂದುಟಿಯವೇಟ್ಲಪಳೋ ... ಕುತ್ತದೊಳಾದ ಚುಚ್ಚು 
ಗರೆಯೇ ಎದೆಗಗ್ಗಳ ಕಪ್ಪು ಕಾಡಿ ಮೇಣ್‌ ಕುತ್ತಿಸಿಕೊಂಡುವೇ 
ನುಡಿವ ಕುಂಟಣಿಯಂ ಜನನೊಯ್ಯದಾದನೇ (ಸೂಕ್ತಿಸು. ೮-೪೧೯) ; 


5 


| 


೨ ಕುತು 


ಅಧಿ 


ಬಯಿಚೆಯ ನಾಯ್ಕ ಸೋಯಿದೇವನ ಕುತ್ತಿ ಕುತ್ತಿಸಿಕೊಂಡು ಸುರ 
ಲೋಕಸ್ರಾಪ್ತನಾದ (ಎಕ. ೪111, ಸೊರಬ. ೨೧೮-೮; 1282). 
[ಕುತ್ತು * -ಇಸ್ಕು] 

ಕುಶ್ತಿಅಂ, ಕುತ್ತಿರಿ (ಕ್ರಿ) ೧. ಕುತ್ತುವಂತೆ ಇರಿ; ಚೆನ್ನಾಗಿ ಪಿವಿ 
ಚುಚ್ಚು : ತಣ್ಣೆಲರ್ಗೇಟ್ವತರಂಗ ಶ್ರೀಕರಾಸಾರದ ಮಂಜು ಸುತ್ತಿಉರಿದು 
ಕುತ್ತಿಅಿಕಿಯುತ್ತಿರೆ (ಅನಂಪು, ೪-೨೦); ಕಿಲಿಕ್ಸಿಜೇಯ ಪೆಣಗು ಪೋರಾಟ 
ದೊಳ್‌ ಕುತ್ತಿಜಕಿನ ಕಾಟದೊಳ್‌, . ,ನಿನ್ನೊಡಲ್‌ ಸುರುಳ್ವುದನ್‌ ಕಾಣ್ಟೆ 
ನಯ್‌ (ಬದ್ಧಪ್ರ. ೯-೧೮೪). ೨. ಚುಚ್ಚಿ ಗಾಯವಾಗು; ತಿವಿತದಿಂದ 
ನೋಯು : ಕೊಳಗುಗಳ್‌: ಸಲೆ ಕುತ್ತಿಅಿದೊಡೆ ಕುತ್ತಡಿಯನಿಡು 
ವೊಡದು ತಳರೋಗಂ (ಅಶ್ವಶಾ. ೧೫-೧). ಕುತ್ತಿರಿ: ೧. ರಥಿಕರ 
ಕುತ್ತಿರಿದು ರಾಜರ ಬಲತ್ವಮರಿದು (ಜಿನಮು. ೭-೧೮). [ಕುತ್ತು + ಇಜಕ್ಕಿ] 

ಕುತ್ತು, (ಕ್ರಿ). ೧. (ಚೂಪಾದ ಸಾಧನದಿಂದ) ಚುಚ್ಚು; ಇರಿ; 
ತಿವಿ; ಕೊಂತಗಳಿಂದಮಿಟ್ಟಿಗಳಿಂದಂ ಕರುಳ್ಗಳಂ ಸೋರೆ ಕುತ್ತುವುದುಂ 
(ವಡ್ಡಾರಾ. ೬-೨೮) ;: ವಿಸ್ಫುರಿತ ಸಿವಾಗಮಂ ಸುರಿಗೆಯಾಗಿರೆ ಪಾಪವ 
ನೊತ್ತಿ ಕುತ್ತಿ ನಿಪರಮಿಅಿದು (ಎಕ. ೫11, ಶಿರಾ. ೨೮-೭೧; 943); 
ಮೇದಿನಿಯನೆತ್ತಿದಾದಿವರಾಹನಂತೆ ದರಿಗಳಂ ಕೋಡೊಳ್‌ ಕುತ್ತಿಯೆತ್ತಿ 
(ಪಂಚತಂ. ೪೬-೧) ; ಮುಳ್ಳುಗುತ್ತು ವಡೆ [ಪಾಠಾಂ. ಮುಗುಳು ತಾವರೆ] 
ತೆಜಹಿಲ್ಲದ ಪರಿಪೂರ್ಣ ಘನವು (ಚನ್ನವ. ಕ. ೨೧-೪೭); ಲೋಗರಿಂದವೆ 
ಕೊಲಿಸದಿರು ನೀ.ಕುತ್ತಿ ಕೆಡಹು ಕಠಾರಿಯಿದೆಯೆಂದ (ಕುವ್ಯಾವಿ. ೬-೧೮). 
೨. ಹೊಡೆ; ಬಡಿ; ಚಚ್ಚು: *ಕುತ್ತು - ಘಾತನೇ (ಹೊಡೆ)?! 
(ಕಮಧಾ) ; ಭುಜಾದಂಡದಿಂ ಕೆಲರೆಂ ಕುತ್ತಿಯುಮೆತ್ತಿಯುಂ ಪೊಣ 
ಜಕಿಯುಂ ಪೊಯ್ದುಂ (ಗದಾಯು. ೩-೧೨) ; ಎಲ್ವೆಲ್ಲಂ ನುರ್ಗಾಗಿ ಚಟ 
ಲ್ಹಿಟಲೆನೆ ಕುರ್ಗುತ್ತುಂ ನೆಲದೊಳೊರೆಸಿ ಮೇಲ್ಯೃತ್ತುತ್ತೈಂ (ಧರ್ಮಾಮೃ. 
೬-೧೯೦); ವೈರಿ ಸೇನೆಯ ಕುತ್ತಿ (ಕುವ್ಯಾಕ. ೧೨-೨೦). &. ತುರುಕು; 
ಸೆಕ್ಳು; ಸಿಕ್ಕಿಸು; ಸೇರಿಸು: ಮಡಗಿಡಲೆಂದು ಪುತ್ತಿನೊಳಗೊಯ್ಯನೆ 
ಕುತ್ತಿದ ಕೆಯ್ಯನಾಗಳ್‌ (ಆದಿಪು. ೨-೪೦) ; ಮುಡಿಯೊಳಾಗಡೆ ಕುತ್ತಿದ 
ಕೇತಕೀದಳಂ. . . ಆದೇನೆಸೆದತ್ತೊ ಪೆಂಡಿರಾ (ಲೀಲಾವ. ೧೨-೧೯). 
೪. ಕುಕ್ಳು; ಕೋರೈಸು: ಕಣ್ಣಂ ಕುತ್ತುವ ಚೆಲ್ಲಮನಾಡಿ [ಧೂರ್ತ 
ನೆನ್ನ ಕೈಯಂ ಕೊಂಡೆನ್ನ ಕಣ್ಣಂ ಕುತ್ತುವಂತೆ ಸೊಕ್ಕಿ...) 
(ಧರ್ಮಾಮೃ. ೯-೨೧೧) ; ಬಣ್ಮ್ಣವಣ್ಣಿಗೆಯ ನುಡಿಯಿದೆಲ್ಲಂ ಮಿಥೈಯೆಂದಿ 
ವರ ಕಣ್ಣಕುತ್ತಿ [ಪಾಠಾಂ. ಕೈ)ದ ತೆಜದಿ ನುಡಿದ ಲಂಡೆಯನು ಹಿಡಿತರಿಸಿ 
(ಸಮ್ಯಳೌ. ೬-೫೮); ಎತ್ತಿದ ಚಳಯ ವೃತ್ತತೆಯ ನೋಳ್ಳೊಡೆ ಕಣ್ಣ 
ಕುತ್ತಿದುವೇನ ಬಣ್ಣಿಸುವೆ (ಮೋಹತ. ೧೧-೬೭). ೫. ಊರು; ನೆಡು; 
ನಾಟು : ಪಶ್ಚಿಮಾಭಿಮುಖನಾಗಿ ಬರೆವರೆ ಮುಂದೆ ಕುತ್ತಿದ ಕೋಲು 
ಸಲ್ಲದು (ಸಂಬಿರ. ೧೮-೪) ; ಷಸ್ಕಿ ಉತ್ಸವದ ವೇಳೆ ಅನ್ನದ ಪಬ್ಸಕ್ಕೆ 
ನಾಲ್ಕು ಸಮಸ್ತರ ಮುಂದೆ ಪ್ರಾರ್ಥನೆಮಾಡಿ ಚಿನ್ನದ ಹೆದೆಯುಳ್ಳ 
ಅಕ್ಷಯ ಸಟ್ಟುಗ ಕುತ್ತುವುದು (ತುಳುನಾ. ೧೧೯) ; ಮುರಿದು ಹೋದ 
ಬೇಲಿಯನ್ನು ಕುತ್ತಿ ಸರಿಮಾಡುತ್ತಿದ್ದೆ ಳು (ಮುಗಿಯು. ೨೪೫). 
೬. ಬಾಗು; ಕುಸಿ: ತಲೆಯಂ ಕುತ್ತಿ ವಿಶಾಳಂಬರಿವ ಕರಡಿಗಳುಮಂ 
(ಪಂಪಭಾ. ೫-೪೮ ವ); ತಲೆಯ ಕುತ್ತಿ ನೆಲನ ಬರೆಯುತ್ತಿದ್ದಿರ 
ದೇನಯ್ಯಾ (ಬಸವ, ೭೪೪); ಒಯ್ಯನೆ ಲಜ್ಜಾಭಾರದಿಂ ಕುತ್ತಿದ ತಲೆಯ 
ನಣಂ ಕುತ್ತುವಂತೆತ್ತಲಾಆಂ (ಅರ್ಧನೇ. ೨-೭೭) ; ಣಿಗಿ ತಲೆಯಂ 
ಕುತ್ತಿ ಬಜುಗೈಗಳಿಂದಂದು ಗರಗರನೆ ತುಜಕಿಸುತಂ ಸೃಂಧಾದಿಯ 
(ಸಾನಂಚ. ೨-೭೭); ಜೀಮೂತವಾಹನ ಫಣಿಶಂಖಚೂಡಂಗೆ ಕುತ್ತಿ 
ತನ್ನೊಡಲ ಬಾಡಗರುತ್ಮನಿಗಿತ್ತು (ಮೋಹತ. ೫-೫೩); ಬತ್ತಿದುದು 
ಸಾಗರವ್ರಾತ ಮಹಿಷನ ಕೊರಲ್‌ ಕುತ್ತಿದುದು (ಚಿಬಪು. ೨೩-೩೦). 


ಕುತು ೧೯.೨೩. ಕುತ್ತುಸಿರು 


ಅಧಿ? 
. ತೊಡು; ಧರಿಸು: ಹರದನ ಬಡ್ಡಿಗೊಟ್ಟೊಡಪೆ ರಾಜಕುಮಾರನ | | ಕುತ್ತುವಿಶ್ತಿ: ಸರ್ನಾಯ ಶುದ್ಧಿಯಾಗಿ ಆ ನಾಡುವಟ್ಟಿದೊಳಗಲ್ಲದೆ 
ili ನಾಣ್ಬಿರುದಿನ ಚಿತ್ರವಿದ್ದೆ ಕೆವಿಸಂಡಿತರೋದುವ ಕೊಂಕು; ಕುತ್ತುವಿತ್ತಿಯಾಗಿ ಸರ್ವ್ವಬಾಧಾ ಪರಿಹಾರವಾಗಿ ಕಟ್ಟುಗುತ್ತಿಗೆ ಪಿಂಡ 
“Feds WE ಸೊಳೆ ಸುತ್ತುವಳೊ ಕುತ್ತುವಳೋ ದಾನವಾಗಿ (ಎಕ. ೩11, ಚಿಕ್ಕನಾ. ೨-೧೩ ; 1261) ; ಅಂತು ನಾಡುವಡ 


ಗಟ (ಅನಂಪು. ೮-೪೯). ೮. ಕೊಯ್ಯು; ಬಿಡಿಸು: | ವಲ್ಲದೇ ಕುತ್ತುವಿತ್ತಿಯಾಗಿ ಕಟ್ಟುಗುತ್ತಗೆ ಪಿಂಡಾದಾನ ಸರ್ವಬಾಧಾಪರಿ 
ಇ ತ್ರಿಅಂದನೆಂದು ಕುತಿ ಶ್ರಿದನಕ್ಕುಂ? (ಕರ್ಣಾನಿ. ೬೯). | 5 ಹಾರವಾಗಿ (ಎಕ. ೫೪, ಬೇಲೂರು. ೨೯೮-೬೭ ; 1278). [2] 
ಕುತ್ತಿಕುತ್ತಿ ಕೇಳು - ಕೆದಕಿ ಕೆದಕಿ ಕೇಳು; ತಿರುಗಿ ತಿರುಗಿ) [ಕುತ್ತುಕೋವಿ (ನಾ). ಮದ್ದನ್ನು ಕುತ್ತಿ ಹೊಡೆಯುವ ಕೋವಿ; 
ಕೇಳು: ಜೊರೆ ಮೇಲಿಂದ ಮೇಲೆ ಕುತ್ತಿಕುತ್ತಿ ಕೇಳಿ, ರಾಣಿ ಗುಂಡನ್ನು ಹಾರಿಸುವ ಬಂದೂಕು; ತೋಪು; ತುಬಾಕಿ: “ಹಾರಿ 
ಸಂಕೋಚದಿಂದ ತನ್ನ ಬಯಕೆಯನ್ನು ಬಾಯಿಬಿಟ್ಟು ಹೇಳಿಕೊಂಡಳು ಸುವ ತುಬಾಕಿ * (ಗಂಗಾಮ. ೮೯). [ಕುತ್ತು * ಕೋವಿ] 
(ಹತ್ತುಮ. ೭೩). ಕುತ್ತಿ ಕೊಳು, ಕುತ್ತಿ ಕೊಳ್ಳು - ೧. ತಿವಿದುಕೊಳ್ಳು; ಕುತ್ತುಗೆ (ನಾ). ೧. ಹೊಡೆತ; ಬಡಿತ. ೨. ಪೆಟ್ಟು ತಿಂದ ಸ್ಥಿತಿ: (9). 
ಇರಿದುಕೊಳ್ಳು : ಕೆತ್ತುಕೊಂಡಾ ನಾಚಿಕೆಗೆ ಸಕ ಕುತ್ತಿಕೊಳಬೇಕೆಂಬ |10| ೩. ತಗ್ಗಿಸುವಿಕೆ; ಬಾಗುವಿಕೆ. "ತಲೆಗುತ್ತುಗೆ' ಪರಾ 


ಗಾದೆಯನಿತ್ತ ಬು ಸಬೇಡ ನಾವಂಜುವೆವು ಕಾಳಗಕೆ (ಕುವ್ಯಾವಿ. [ಕುತ್ತು *-ಗೆ] 
೬-೨೫) ; ಅತ್ತೆ ಕೈಕೆಯ ಬಯಕೆ ಸೇರಿತೆ ಕುತ್ತಿಕೊಂಬರೆ ಕಾಣೆಸಲಗನು | ಕುತ್ತು ಗೋಲು (ನಾ). ಕಮ್ಮಾರರು ಉಪಯೋಗಿಸುವ ಕಬ್ಬಿಣದ 
(ಕೌಶಿರಾ. ೧೭-೫೪). ೨. ಸೆಕ್ಕಿಕೊಳ್ಳು; ತುರುಕಿಕೊಳ್ಳು : ರಾಮಪ್ಪ ಕೋಲು; ಬೆಸೆಗೋಲು; ತೋರುಗೋಲು : ಕಮ್ಮಾರನು ಕುತ್ತು 
ಅದನ್ನು ತನ್ನ ಸೊಂಟದಲ್ಲಿ ಕುತ್ತಿಕೊಂಡು ಧರ್ಯವಾಂತ ಗೋಲಿನಿಂದ ಕುತ್ತಿ ಬಡಿಯಬೇಕಾದ ಸ್ಥಳವನ್ನು ತೋರಿಸುತ್ತಾನೆ 
(ಒಡ್ಡಿ ಉ. ೨೫). 15| (ರೂಢಿ). [ಕುತ್ತು * ಕೋಲು, (ಆ ಕೋಲ್‌,)] 
[ದೇ. ॥ ತಮಿ. ಕುಲು ; ಮಲ, ಕುತ್ತು; ಕೊಡ. ಕುತ] ಕುತ್ತುದಲೆ (ನಾ). ಬಾಗಿದ ತಲೆ; ಕೆಳಮುಖವಾದ ತಲೆ;. ಕುಸಿದ 
ಕುತ್ತು (ನಾ). ಬಡಿತ; ಹೊಡೆತ; ಏಟು; ಪೆಟ್ಟು: ಒಡಲೊಳ್‌ ತಲೆ: ಬಲಿದ ಭೀತಿಯ ಕುತ್ತುದಲೆಗಳಲಿಳೆಯಪತಿಗಳು ಸತಿಯ ಬಯ್ಯುತ 
ಗುತ್ತು, "ಮೊನೆಗುತ್ತು' ಪರಾ. [ಆ ಕುತ್ತ್ಯು] ನೆಗಹಿದುದು ಸತ್ಕದ ಬಿತ್ತು ಹುರಿದುದು (ಕುವ್ಯಾಅ. ೨೧-೬೯): 
ಕುತ್ತು "ಕುತ್ತ' ನೋ. 20 (ಕುತ್ತು, * ತಲೆ] 


ವ್ರ (ನಾ). ಕುಲು ಎಂಬುದಕ್ಕೆ ಸಮಾಸದಲ್ಲಿ ಬರುವ ಆಜೇಶ 
ಪ. "ಕುತ್ತೆಸಟ್‌' ಪರಾ. [< ಕುಜ್ಕು] 
ಕುತ್ತುಂಗಣಕಿ (ನಾ). ೧. ಬಡಿಯುವ ಗರಿ; ಬೀಸುವ ರೆಕ್ಕೆ: (8). 
೨. ಚುಚ್ಚುವ ಗರಿ, --ರೇಕ್ಕು —ದಳೆ: ವಿದ್ಯಾಧರ ವಧೂಜನದ 
ಸೋರ್ಮುಡಿಯಿಂ ಸೂಸಿದ ಪೊಂಗೇದಗೆಯ ಕುತ್ತುಂಗಜ್‌ಯ ತುಜುಂ 
ಗೆಲುಮಂ (ಪಂರಾಮಾ. ೨-೧೩ ವ); ಕೇದಗೆಯ ಕುತ್ತುಂಗೆಜ್‌ಗಳಂ 
ಕುತ್ತಿ ಕೇಶದ ಕೊನೆಯೊಳ್‌ ಕೇಸರದ ಕಿಸುವುಡಿಯಂ ಕೆದಜ್‌ (ಅರ್ಧನೇ. 
೫-೫೫ ವ); ತನ್ನ ಬೆಳ್ವೆಳಗನುಗುಳ್ವ ಸೆಳ್ಳುಗುರೆಂಬ ಪೊಂಗೇದಗೆಯ 
ಕುತ್ತುಂಗಣಂ ಗಳ್‌ ಪತ್ತೆಸಾರ್ಚಿ ಪಂತಿಗೊಳಿಸುನಿನೆಗಂ (ಅನಂಪು. 
೬-೬೯ ವ); ಎತ್ತುಂಗೋಲ್‌, ಕುತ್ತುಂಗಜರಿ, ಪೊತ್ತುಂಗೊರಡು, 
ಪುಟ್ಟುಂಗುರುಡಂ (ಶಮದ. ೧೩೦ ಪ್ರಯೋ) ; “ಗಣಾಗಟ್ಟಿದ ಈಟ” 
(ಶಮದ. ನ. ೧೮೧ ಅಡಿಟ). ೨. ಕೇದಗೆಯ ಎಸಳಿನ ಆಕಾರದ ಒಂದು 
ಆಭರಣ : ಹಂಸತಿಳಕದ ಪೆಜಕಿಯ ಕುತ್ತುಂಗಜಕಿಯ ಮತ್ತಂ ಪಲತೆಆದ 
ಪೆಸರ ಪಚ್ಚಮಂ ಸಮೆದು (ಮಲ್ಲಿಪು. ೬-೮೦); ತಿಳಕದ. ಹಂಸತಿಳಕ, 
ಮುಮಂ ಕುರವಕದ ಕುತ್ತುಂಗಜಕಿಯುಮಂ ಮಾಂದಳಿರ ಪೊಂದ 
ಳಿರುಮಂ (ಚಂದ್ರಪು. ೭-೧೧೪ ವ). (ಕುತ್ತು, + ಗಲ] 
ಕುತ್ತುಂಗುಳಿ; (ನಾ). ಹೊಡೆಯುವುದೇ ಶೀಲವಾಗಿ ಉಳ್ಳವನು; 
ಬಡಿಯುವವನು; ಹಿಂಸಕ: ಗುಳಿಪ್ರತ್ಯಯಕ್ಕೆ ಆಟಿಂಗುಳಿ ... 
ಕುತ್ತುಂ [ಪಾಠಾಂ. ತ್ರಂ]ಗುಳಿ (ಶಮದ. ೨೦೨ ಪ್ರಯೋ). | 
(ಕುತ್ತು, * -ಕುಳ್ಳಿ] [40] ಕುತ್ತುವಾರೆ (ನಾ). ತಿವಿಯುವ ಹಾರೆ; ಕುತ್ತುವ ಅಂಕುಶ: ಕುತ್ತು 
ಕುತ್ತುಂಗುಳ್ಳಿ "ಕುತ್ತಂಗುಳಿ' ನೋ. ವಾರೆಯ ಬಗೆಯದಾನೆಗಳಿತ್ತ ಮುರಿದವು ಸಿಂಹನಾದಕೆ ಮತ್ತಗಜ 
ಕುತ್ತುಂಬಿತ್ತಿ, ಕುತ್ತು ವಿತ್ತಿ (ನಾ). ಒಂದು ಬಗೆಯ: ಮೊಗದಿರುಹಿದವು (ಕುವ್ಯಾಗ. ೨-೩೮). [ಕುತ್ತು *- ಆರ್ಕೆ] 
ವೃತ್ತಿ (?) : ಜೀಮರಸಂ . . . ಪಲವು ಬಾಡಂಗಳಂ ಕುತ್ತುಂಬಿತ್ತಿ, |ಕುತ್ತುವಿತ್ತಿ "ಕುತ್ತುಂಬಿತ್ತಿ' ನೋ. 
ಯನಣುಗುಚೀವಿತ ದಿನಾಳುತ್ತವಿರೆ (ಎಇ. 2೪1, ೮೩-೬; 1067); ಕುತ್ತುಸಿರು, ಕುತ್ತುಸುರು (ನಾ). ಮೇಲುಸಿರು; ಏದುಸಿರು: 
ಕುತ್ತು ೦ಬಿತ್ತಿ ಭತ್ತಗಾನೆಯೂಳಗಾಗಿ ಬೆಟ್ಟಿಲವೆರಡಜುನೂಜುಮಂ |45 ಕುತ್ತಿಗೆಯ ಮೇಲೆ ಅತ್ತ ಇತ್ತ ಎರಡು ಮೃತಪಶುಗಳು ಬಿದ್ದಿದ್ದು 
* * »ಆಳುತ್ತಮಿದರ್ದ೯ು (ಎಇ. 20೪111, ೧೯೧-೫; 1104). ನಡುವೆ ಆರ್ಕ ಸಿಕ್ಕು ಕುತ್ತುಸಿರು ಬಿಡುತ್ತಿದ್ದಿತು (ಬಂಗಾಹೆ. ೭೧); 


ಕುತ್ತುನವಿರ್‌ (ನಾ). ನಿಮಿರಿದ ನವಿರು; ಪುಳಕಗೊಂಡ ರೋಮ: 
ವ್ಯಾಲಂಬದಿಂ ಮೆಲ್ಲನೊಳ್ಳೊತ್ತುತ್ತುಂ ಪರೆದಿರ್ದ ಕುತ್ತುನವಿರಂ ದಿಗ್ಭಿ 
ತ್ತಿಯಂ ಬೆರ್ಚೆ ನೋಡುತ್ತು ತ್ತುಂಗ ನಿತಂಬೆ ಬಂದಳಿರುಳೊಳ್‌ ಜಾರೋಪ 
ಭೋಗಇಂತದೊಳ್‌ (ಸೂಕ್ತಿ ಸು. ೮-೧೬೪). [ಕುತ್ತು 4 ನವಿರ್‌] 

25! ಕುತು ಪನ (ನಾ). ಜಗಳ; ಹೋರಾಟ; ಕದನ (?): *ಕು[ಪಾಠಾಂ. 
ಕ]ತ್ತುಪೆನಂ - ಬೆಗಳಂ (ಜಗಳಂ) ?(ಶಮದ. ಪರಿ. ೨). [2] 
ಕುತ್ತುಮೇಳಿ (ನಾ). (ಕರಾ) ಗುಳವನ್ನ್ನೂ ಈಸನ್ನೂ ಜೋಡಿಸುವ 

ಚಿಕ್ಕ ಅಡ್ಡ ಕೋಲು; ಕುಳಮೇಣಿ. [ಕುತ್ತು? + ಮೇಳಿ (ಆ ಮೇಣಿ)) 
ಕುತ್ತು ಸಿಸು (8). (2) : ಪರಿ ಮುರಿದಿಟ್ಟು ಕಟ್ಟು ಸರಿಯಂ ಹೊದಜಂ 
30 ಫುಗಿಸೆರ್ಜಾನಟ್ಟು ನಿಲ್‌ ಸರಳಿಸಲಿತ್ತು HE Ad ಕುಳನುರ್ಕುಳಿ 
ದಂದವುಂಕ ಪೆರ್ದರಿಯೊಳಡಂಗಿ ಸಂದಣಿಸೆ ಸಾ ೬ ಸು ಸಾರೆನುತಿರ್ಪ 
ಬೇಡರುಬ್ಬ ರ ಕಿರದೊಂದನೊಂದೆಡಪುತಾಕುಳಮಾಯ್ತು ಮೃಗೀ ಮೃಗ 
ವ್ರಜಂ ರ ೨-೧೩). [? + -ಇಸ್ಯು) 
ಕುತ್ತು ರು "ಕುತ್ತುಅ್‌? ನೋ. 
85 ಕುತ್ತುಕೆ "ಕುತ್ತಟಾ? ನೋ. 
ಕುತ್ತುನಡೆ (ಕ್ರಿ). ಪೆಟ್ಟು ನಡೆ; ಏಟು ತಿನ್ನು: ನನೆಯಂಬಂ ಪಿಡಿ 
ಗಿತ್ತು ಕುತ್ತುವಡೆದಾ ಕಾಮಾರ್ತನಂ ತನ್ನ ನಚ್ಚಿನ ಬಾಳಿಂ ಮುಳಿದಟ್ಟ 
(ಅಜಿಪು, ೬-೨೮) ; ಕುತ್ತುವಡೆದಂತೆ ನೊಂದು (ಅರ್ಧನೇ. ೫-೭ ವ). 
| [ಕುತ್ತು ೪ ಪಡೆ] 


ಚನ್ಮುಓಗೆಗುತ್ತುಗಳುಮಂ ಎಂತು ಸೈರಿಸಿಡೆ (ಕಾದಂಉ. ೭೩೧). "ಅಳ್ಳಿ ಮುಳಿಯುತಿರ್ದರು (ಜೀವಂಡ, ೯-೧೮) ; ಅಧರ್ಮದ ಕುತ್ತುದಲೆ 


ಕುತ್ತುಸುರು 


ಸೂರ್ಯನನ್ನು ನೋಡುತ್ತ ಕುತ್ತುಸಿರು ಬಿಡುತ್ತಿದ್ದಾಳೆ (ಬನಸಿ. ೧೭೮); 
ಕಟ್ಟಳಲಿನ ಕುತ್ತುಸಿರು (ಬೆಳುಮ. ೨೪೮). ಕುತ್ತುಸುರು: ನಮ್ಮ] 
ನೆತ್ತಿಗಳನ್ನೊತ್ತಿ ಹಿಚುಕುತ್ತಿರೆಲು ಮಾಕಾಲ ಬಂದು ಕುತ್ತುಸುರನಾಡಿ | 
ಸುವೆವಜ್ಜರಕೇಕೆಂದು (ಅರಳು. ೩೬೦-೧೨); ಇಸ್ಟು ಕುತ್ತುಸುರು 
ಬಿಟಕೋತ ಯಾಕ ಮಾತಾಡ್ತೀರಿ (ಹುಚ್ಚಾಟ. ೧೨೭). 5 
[ಕುತ್ತು * ಉಸಿರ್ಕು (ಆ ಉಸಿರ್ಕ್‌)) 
ಕುತ್ತುಸುರು "ಕುತ್ತುಸಿರು' ನೋ. 
ಕುತ್ತುಅ್‌, ಕುತ್ತುರು, ಕುತ್ತುಟು (ನಾ). ಪೊದರು; ಪೊಜೆ; 
ಕಂಟಿ: *ಕುತ್ತುಜಕೆಂದು ಪೊದೆ? (ಕಶಸಾ. ೫-೮೦), * ಕುತ್ತು 
ಅಕಿಂದೆನೆ ಪೊದಜಿುಂ07? (ಕವಿಕಂ. ೫೬); ಕುಬಿಶಿಯುಂ ಕುತ್ತು ಜುಂ 
ಬೆಟ್ಟಿ ಮಂಂ ಘಟ್ಟಿಮಂಂ (ಪಂರಾಮಾ. ೧-೮೧ ವ) ; ದಿಂಟಿಯ ದರಿಯ 
ಕುಟಿಯ ಕುತ್ತುಆ ಕುಜಿವಳ್ಳಮಂ ಕಂಡದಟ ಬಲಾವಿಡಿದು (ಲೀಲಾವ. 
೬-೪೦); ಕುತ್ತುಆಸೊಳ” ಪುದುಗಿರ್ದ ಪುಲಿ ಫೊಅಮಡಲ್‌ ಕಂಡು 
(ಚೈಮಿಭಾ. ೨೮-೪೮) ; ಬಲೆಗಳನೊಡ್ಡಿಯುಂ ಕುತ್ತುಅಂ ಸೋನಿಯುಂ 
(ರಾಮಾಶ್ವ. ೪೪-೪). ಕುತ್ತುರು: ಆಗ ಕುತ್ತುರೊಳಗೆ ಹುದುಗಿದ್ದ |15 
ಹುಲಿಯೊಂದು ಹೊರನುಟ್ಟಿತು (ಬದುಕೆ. ೧೫೮). ಕುತ್ತುಲು: 
ಕುತ್ತುಜಾಗಿರ್ದ ಹೆಮ್ಮೆಳೆಗಳಂ ಸುಡುತ (ಹಚಕಾ. ೧೦-೫); ಈಕೆ 
ಯಿಟ್ಟಿಡೆಯುಂ ತಿಲಕದ ತೆರಳ್ಳೈ ಯುಂ ಅಸುನೆಯ ಕುತ್ತುಜುಂ 
(ಶಾಂತೀಶ್ವ. ೧೦-೭೮ ವ) ; ಕೊಳ್ಳ ಕುತ್ತುಜಂ ಹೆಮ್ಮರಂಗಳು ಪಲ್ಲವಿಸಿ 
(ಪ್ರಭುಲೀ. ೭-೪೩) ; ಬಿಡದೆ ಕುತ್ತುಜಗಳೆಂ ಸೋವಿದರ್ಶಿೀವಿದರ್‌ |20 
ಗಿಡಗಳ ಪೊದರ್ಗಳಿಂದೆಬ್ಬಿಸಿರುಬ್ಬಿಸಿದರ್‌ (ಜೈಮಿಭಾ ೨೮-೪೭). [2) 
ಕುತ್ತುಜು "ಕುತ್ತುರ್ಜು' ನೋ. 
ಕುತ್ತುಖುಗುಟಂ (ನಾ). ಪೊದರು ಬೆಳೆದ ಗುಣಿ; ಪೊದೆ ಬೆಳೆದ 
ಹಳ್ಳ : ಮೊಲೆ ಪೊಣರ್ವೆಟ್ಟು ಕೋಮಲತೆ ಬಟ್ಟಿ ನಿತಂಬಮೀಬಂಬು 
ನಾಭಿ ಕುತ್ತುಜುಗುಚಿಕಿ (ಕಾವ್ಯಸಾ. ೬೧೨ ಶೂದ್ರಕ). 
[ಕುತ್ತುಣು (೮ ಕುತ್ತು) + ಕುಬಿ] 
ಕುತ್ತುಜುಗೊಳ್‌ (ಕ್ರಿ). ಗುಂಪಾಗಿ ಬೆಳೆ; ಪೊದರಾಗು : ಕುತ್ತುಜು 
ಗೊಂಡ ಗುಲ್ಮಂಗಳ ನಡುವಿನೊಳ್‌ ಕಣ್ಬರಿಗಳ ಸಾಲ್‌ ಸಿಲ್ಕುತ್ತಿರೆ 
(ಕುಸುಮಾ. ೧೪-೨೯ ವ). (ಕುತ್ತುಖ (೮. ಕುತ್ತುಜ್‌) + ಕೊಳ್ಳ] | 
ಕುತ್ತುಖುವೆಳೆ (ನಾ). ಪೊದರಾಗಿ ಬೆಳೆದ ಮೆಳೆ; ಕಂಟಿ ಮೆಳೆ: [30 
ಬೆತ್ತ ಬಿದಿರು ಮುಳ್ಮುತ್ತಕ ಕಗ್ಗಲಿ ಕತ್ತಲಿ ಕಳ್ಳಿ ಕಾಜಕಿಗಳ ಕುತ್ತುಜು 
ವೆಳೆಗಳಿಂದಿರದಾ ಕಾನನವಿತ್ತುದರ್ಗುವನಾ ಬಲಕೆ (ಕುರಾಸಾಂ. ೨೭-೫೭). 
[ಕುತ್ತುಜು (೮. ಕುತ್ತುಜ್‌್‌) + ಮೆಳೆ] 
ಕುತ್ತೆ (ನಾ). ರೋಗವುಳ್ಳವಳು; ಕಾಯಿಲೆ ಇರುವವಳು. 
"ಬಟ್ಟಿಗುತ್ತೆ' ಪರಾ. [ಕುತ್ತ * -ಎ] 35 
ಕುತ್ತೆರ್ದೆ (ನಾ). ಕಿರಿದಾದ ಎದೆ; ಚಿಕ್ಕ ಎದೆ: ಎನ್ನ ಕುತ್ತಿರ್ಡಿ | 
ಗೊಳಗಳ್ಳೆಮ ಖರ್ವತನುವ ಕರುಣಾ ಹಸ್ತಂ (ವಸ್ತವಂ. ೪-೩೧). 
[ಕುತ್ತು + ಎರ್ದೆ] 
ಕುತ್ತೆಸರ್‌, ಕುತ್ತೆಸರು (ನಾ). ೧. ಕುದಿಯುವ ನೀರು; ಮರಳುವ 
ನೀರು: ನೀರಜಲಿಂ ಸರಿತ್ತಟಾಕದ ಶಫರಾಳಿ ಕುತ್ತೆಸರ ಮಾನವೊಲಿ 
ರ್ದುದು (ಕಾವ್ಯಾಸಾ. ೭೯೭). ಕುತ್ತೆಸರು: ೨. (ಆಲಂ) ಒಳಗುದಿ; | 
ಸಂಕಟ; ಸಂತಾಪ: ನಿರಾಶೆಯ ಕಾವಳೆ ಬಂದು ಮುತ್ತಿ ಕುತ್ತೆಸರು 
ಪಡುವಂತಾಯಿತು (ವೈನಿ. ೧೭೦). [< ಕುದಿ, + ಎಸರ್‌'] | 
ಕುತ್ತೆಸರು "ಕುತ್ತೆಸರ್‌' ನೋ. | 
| 
| 


0 


ik 
| 
} 
| 


ಕುತ್ತೆಸಳ್‌ "ಕುತ್ತಸರ್‌? ನೋ. 
ಕುತ್ತೆಸಳು "ಕುತ್ತೆಸಆ್‌' ನೋ. 


“A 


೧೯೨೪ 


40 


5 


ಕುತ್ಸಿತಯೋನಿ 


ಕುಶ್ತೆಸಲ್‌್‌, ಕುತ್ತೆಸಳ್‌, ಕುತ್ತೆಸಳು (ನಾ). ಸಣ್ಣ ಎಸಳು ; ಚಿಕ್ಕು 
ದಳ, --ರೇಕು: ಕಿಜುಮಡುಗೊಂಡ ಬಂಡಿನೊಳಗೀಸಿ ಪೊದ೦್ಹಡಸಿರ್ದ 
ಕುತ್ತೆ ಸಲ್ಗುಜುವದೊಳೆಯ್ದೆ ಮೆಯ್ಸರೆದು (ಚಂದ್ರಪು. ೭-೬೦) ; 
ಓದುವುದಲರಾದ ಕೇದಗೆಯ ಕುತ್ತೆಸಲಕೋಲೆಯನೆತ್ತಿ ನಿಟ್ಟಿಸಲ್ಲವಳಿಗೆ 
ಯಾಗೆ ಭೃಂಗ ವಿಟಿರಾಜಿ ಮನೋಜನ ವೀರವೃತ್ತಿಯಂ (ಅನಂಪು. ೧-೯೧); 
ಕುತ್ತೆಸಬಸಂ ತೀವಿದ ಫೊಂಗೇದಗೆಯಿಂ (ರಾಮಾಶ್ವ. ೫೩-೨೧). 
ಕುತ್ತೆಸಳ್‌ : ಕಿತ್ತೀಳೆ, ಕುತ್ತಳೆ, ಕುತ್ತೆಸಳ್‌ (ಶಮದ. ೧೮೦ ಪ್ರಯೋ). 
ಕುತ್ತೆಸಳು: ದಳಪತಿ ಕೆಂಪಿನಡಣದೆಲೆಯ ಕುತ್ತೆಸಳೂ ಅಡ್ಡಾಯುಧವಾಗೆ 
(ವರ್ಧಚ. ೬-೭೯). "ನಿಟ್ಟಿ ಸಟ? ಪರಾ. [ಕುತ್ತು * ಎಸ್‌] 

ಕುತ್ತೆಸಲಕೋಳಿ (ನಾ). ಸಣ್ಣ ಎಸಳುಗಳ ಓಳಿ, ಸಾಲು: ನೀಳ್ಡ 
ಸೆಳ್ಳುಗುರ್ಗಳ ಬೆಳ್ಳು ಕೇದಗೆಯ ಕುತ್ತೆ ಸಬಕೋಳಿಯನೆತ್ತೆ ( ಕಬ್ಬಿಕಾ. ೪೦). 

(ಕುತ್ತೆಸಲು್‌ 4 ಓಳಿ] 

ಕುತ್ತೋಟ (ನಾ). (ಕರಾ) ರೋಗಿ. [«-ತುಳು. ಕುತ್ತಟಿ, ಕುತ್ತೊಟ] 

ಕುತ್ತೋಲೆ (ನಾ). ಸಣ್ಣ ಓಲೆಗರಿಯ ಚೂರು, ತುಂಡು (?): 
ಇದಕ್ಕೆ ತಗುಳಿಸಿರುವ ಕುತ್ತೋಲೆಮುರಿಯೂ ಧೂಳಿಯಿಡಿದ ಹಳೆಯವು 
(ಮಂತ್ರಶ. ೧೫-೧೮). [ಕುತ್ತು + ಓಲೆ] 

ಕುಶ್ಮಿ ದಿಂಬು (ನಾ). ಕುತನಿಯಿಂದ ಮಾಡಿದ ದಿಂಬು; ಸಾಟೀನು 
ದಿಂಬು: ಸ್ವಲ್ಪಲಿಂಗಕೆ ಕುತ್ಲಿದಿಂಬಿನ ತಲ್ಪ (ಬಿಜ್ಜಪು. ೫೪-೨೦). 

[ಕುತ್ತಿ (ಆ ಕುತನಿ) * ದಿಂಬು] 

ಕುತ್ರಾಸು (ನಾ). ಲಗಾಮು; ಕಡಿವಾಣ (?) : ಆಭರಣದ ಲೆಖ್ಯಾ 
-೬ ಪಟ್ಟಾದ ಮೂಲೆ ಹೂವು ೧ ಕೊಂಡಿಮಳೆ. ೨. ಕುತ್ರಾಸು ಹಗ್ಗ ೧ 
ಇದಕ್ಕೆ ಘಂಟಿ ೧ ನಾಲಗೆ (ಎಕ. ೩1೪, ನಂಜನ. ೨೯೩; 1647). [1] 

ಕುತ್ಸನ (ನಾ). ಜರೆಯುವಿಕೆ; ನಿಂದಿಸುವಿಕೆ; ದೂಷಣೆ: “ಕುತ್ಸನ 
ವೆಂದರೆ ಜರೆಯುವಿಕೆ? (ಹೊನುಗ. ೧೪೧). [ಸಂ.] 

ಕುತ್ಸಿತ (ಗು). ೧. ದೂಷಿತವಾದ ; ನಿಂದಿಸಲ್ಪಟ್ಟ; ತೆಗಳಿಕೆಗೆ 
ಗುರಿಯಾದ: ಕುತ್ಸಿತಮಿದೆಂಬಿನಂ ಪ್ರತಿನತ್ಸರಮಾ ಕ್ರಮದೆ ಶಿಶು 
ಗಳಾಖಮನಟಕಿದಂ (ಜಗವಿ. ೨-೫೫). (ನಾ). ೨. ದೂಷಣೆ; ನಿಂದೆ; 
ಚಾಡಿ : *ಸಿಸುಣೆಂದೆನೆ ಕುತ್ಪಿತಂ” (ಕವಿಕಂ. ೨೫೫) ; ಬಿಸುಟು... 
ಕುಮಾರ್ಗ ಕುಶ್ಸಿತ ಕುಭಾಷ್ಯಾದಿ ದೋಷಂಗಳಂ (ಸುಕುಮಾ. ೧-೪೬). 
೩. ನಿಂದ್ಯವಾದ ವಸ್ತು ; ಕೆಟ್ಟ ಪದಾರ್ಥ: ಕಾಕೋಳೂಕ ಸೃಗಾಲ 
- ೬ ೬ ಖರಮುಖಂಗಳನನುಕರಿಸುವ ಮಹಾಭೀಭತ್ಸು ಕುತ್ಪಿತೋತ್ಪತ್ತಿ 
ಸ್ಥಾನಂಗಳೊಳ್‌' (ಸುಕುಮಾ. ೧೧-೪೧ ವ). ೪. ದುಷ್ಪ; ನೀಚ; 
ಕೆಡುಕ; ಹೀನ: *ಕುತ್ಸಿತನೆನಲ್‌ ಕೆಡುಕನಕ್ಕು” (ಮಂಗರಾ. 
೭೧-೧೭); ಸಮಸ್ತ ಮುನಿಜನದ ನಡುವಿಕ್ತಿಳೆಯನಿಲ್ಲೆಂದು ನುಡಿದು 
ಹುಸಿವಂತಾಗಿ ಕುತ್ಸಿತನೆ ನೀನೆಂದನು (ಹಚಕಾ. ೮-೩೪). ([ಸಂ.) 

ಕುತ್ಸಿತದೃಷ್ಟಿ (ನಾ). ಕೀಳು ನೋಟ; ದೋಷಯುಕ್ತವಾದ ದೃಷ್ಟಿ; 
ಕೆಟ್ಟಭಾವನೆ : ಕೆಲರು ಕುನಸಿನಿಂದ ಕುತ್ಸಿತದೃಷ್ಟಿಯವರು ಆಗಿದ್ದರೂ 
(ಕರ್ಣಾಟ. ೩೨೬). (ಕುತ್ಸಿತ * ದೃಷ್ಟಿ) 

ಕುತ್ಸಿತಧರ್ಮ (ನಾ). ಕೀಳಾದ ಧರ್ಮ; ಹೀನವಾದ ಆಚಾರ; 
ನಿಂದಾಸ್ಪದವಾದ ನಡವಳಿ: ಧರ್ಮಕ್ಕೆ ಅಡ್ಡಿ ಬರುವುದು ಕುತ್ಪಿತಧರ್ಮ 
(ವಚಭಾ. ೧೪೯). (ಕುತ್ಸಿತ * ಧರ್ಮ] 

ಕುತ್ಸಿತಯೋನಿ (ನಾ). ಹೀನಯೋನಿ; ನೀಚಜನ್ಮ; ಪಶು, 
ಪಕ್ಷಿ, ಕ್ರಿಮಿ ಮೊದಲಾದ ತಿರ್ಯಗ್ಹಂತುಗಳ ಗರ್ಭ: ಮತ್ಸರಮಂ 
ಜಿನಮತಡೊಳ್‌ ವತ್ಸಲತೆಯನುಂಟುಮಾಡಿ ಕುಮತದೊಳನುವರ್‌ 
ಕುಶ್ಸಿತಯೋನಿಗಳೊಳ ... ತಿರಿತರುತಿರ್ದರ್‌ (ಪಂರಾಮಾ. ೧೫-೪೧). 

(ಕುತ್ಸಿತ + ಯೋನಿ] 


ಕುತ್ಸಿತತ್ವ 


ಕುತ್ತಿತತ್ವೆ (ನಾ). ಕೀಳುತನ; ನೀಚತೆ: ಕ್ಲುಧ್ರಾದಿ ಬಹುದುಃ ಬೋ 
ದ್ರೇಕಮುಂ ಕುತ್ಸಿತತ್ವಮುಂ (ಸುಕುಮಾ. ೫-೩೫). [ಸಂ.) 
ಕುಶ್ಸಿತವೃತ್ತಿ (ನಾ). ಕೀಳಾದ ವೃತ್ತಿ ; ಹೀನಕಾರ್ಯ : ಎನ್ನನಿವಂ 
ಕುತ್ತಿತವೃತ್ತಿ ಕಷ್ಟಮಿದು ಬೇಡೆಂದೆಂಗುಮೋ (ಕಾದಂಪೂ. ೮೬೨). 
[ಕುತ್ತಿತ4 ವೃತ್ತಿ] 5 
ಕುಶ್ಸಿತಾಚಾರ (ನಾ). ೧. ಕೆಟ್ಟ ಆಚಾರ; ಹೀನವಾದ ನಡತೆ. 
೨. ಕೆಟ್ಟ ನಡತೆಯುಳ್ಳ ನಮ ; ದುರಾಚಾರಿ: ಕುಶೀಲ ಕುತ್ಸಿತಾಚಾರ 
ಕುನೇಷ ಕುದೃಷ್ಟಿಗಳುಂ (ಆದಿಪು. ೬-೪೧ ವ). [ಕುತ್ಸಿತ 4 ಆಚಾರ] 
ಕುತ್ತಿ ತಾಹಾರ (ನಾ). ಕೆಟ್ಟ ಆಹಾರ; ಹೀನವಾದ ಆಹಾರ: ಅಲ್ಪಾ 
ಹಾರದಿಂದಲೂ ಕುತ್ಪಿತಾಹಾರದಿಂದಲೂ ರೋಗವು ತಲೆದೋರಿ ಕೆಲಸ |10 
ಮಾಡುವುದಕ್ಕೂ ಶಕ್ತಿಯಿಲ್ಲದೆ (ಚಿನ್ನಜೀ. ೬೮). [ಕುತ್ಸಿತ * ಆಹಾರ] 
ಕುತ್ಸಿತೆ (ನಾ). ಕೆಟ್ಟವಳು; ದುಷ್ಟೆ; ನೀಚೆ: ಕುಟಳೆ ಕುಮಾರ್ಗೆ 
ಕುತ್ಸಿತೆ... ಕಸ್ಳೈಯಂಬಟನುಟಕಾರ್ಶ್ರಿಯರ್ಸ್ಸತಿಯರೆ (ಸಾಇಇ, ೫%. | 
೨೪೮-೪೧ ; 1228) ; ಕುಪಿತೆ ಕುತ್ತಿತೆ ಕುಹಕೆ ಉಜೆ ಕಡ್ಡೆ ಕುಲಗೇಡಿ... 
ತಾಮಸಿಯೆನಿಪ ವನಿತೆಯರ (ಜೈಮಿಭಾ. ೫-೬೧). [< ಸಂ. ಕುತ್ಪಿತಾ] 15 
ಕುಶ್ಸೆ (ನಾ). ನಿಂದೆ; ದೂಷಣೆ; ತೆಗಳಿಕೆ. (ಸಂ. ಕುತ್ಸಾ] 
ಕುಥ (ನಾ). ೧. ಆನೆಯ ಬೆನ್ನಮೇಲೆ ಅಲಂಕಾರಕ್ಕಾಗಿ ಹೊದಿಸುವ 
ಬಣ್ಣದ ಬಟ್ಟಿ ; ಚಿತ್ರದ ಕಂಬಳಿ; ಜೂಲು : *ಕುಥಮಾಸ್ತ್ರಾರಣಂ* 
(ವಸ್ತು ಕೊ. ೮೮-೩೬); “ಮಕ್ಕುದಂ ಕುಥಂ ವರ್ಣನಿವರ್ತಮೆನೆ | 
ಮಗ್ಗುಲೆನಿಸಿಕ್ಕು? (ಮಂಗರಾ. ೬೧-೧೬). ೨. ಬಣ್ಣದಬಟ್ಟಿ ; ಬಣ್ಣದ |20 
ಕಂಬಳಿ; ಮಡಿಸಿಟ್ಟಾಂತ ಕುಥಂಗಳಂ ನೃಪವರಂಗಿತ್ತುಂ ಭಟಂ 
ಕಾಣ್ಯೆಯಂ (ಮೈಸೂಮೆ. ೬-೩೮). &. ಒಂದು ಜಾತಿಯ ಹುಲ್ಲು; 
ಕುಶ; ದರ್ಭೆ: *ಬರ್ಹಿಃ, ದರ್ಭಃ, ಕುಥಃ, ಕುಶ - ಈ ೪ ಕುತೆ” 
(ಹಲಾಯು. ೩೨-೩೭) ; *ಬರ್ಹಿಃ ಕುಶಂ ಕುಥಮೆನಲು ದರ್ಭೆಯದು ?» 
(ಮಂಗಲಾ. ೩೪-೯). [ಸಂ.) 25 
ಕುಥೆ (ನಾ). ಕುಥ: “ವರ್ಣಃ, ಪರಿಸ್ತೋಮಃ, ಕುಥಃ, ಕುಥಾ, ವಮತಂ 
-ಈ ೫ ಪರಿಸ್ತೋಮಂ? (ಹಲಾಯು. ೫೧-೧೫೩). [ಸಂ. ಕುಥಾ] 
ಕುದನಗರ (ನಾ). ಒಂದು ಊರಿನ ಹೆಸರು: ಮಾಕಿತ್ತಿಗಳ ಮಗನ್‌ 
ಧೊಲ ಅವನ್‌ ನಿಜಸಿರ್ತೀರಾ ಕಾಳೆಗದುಳ್‌ ಕುದನಗರುಳ್‌ ಎಜಾದು 
ಸರ್ಗ ಪುಕ್ಕುದುನ್‌ (ಎಕ. ೫ (5), ಚಿಂತಾಮ. ೧೬೬-೭; 9ನೆಯ ಶತ). [?] |30 
ಕುದರತ್ತು (ನಾ). ೧. ದೈವಿಕ ಶಕ್ತಿ; ಈಶ್ವರೀ ಶಕ್ತಿ. ೨. ಅದ್ಭುತ 
ಶಕ್ತಿ, — ಸಾಮರ್ಥ್ಯ : ಟೀಪುಸುಲ್ತಾನರು ಹಗೆತನದಲ್ಲಿ ಶಕ್ತಿಯಲ್ಲಿ 
ಕುದರತ್ತಿನಲ್ಲಿ ಸಹ ಯೇನಾದರೂ ಕಡಿಮೆ ಆಗಿ ಇರಲ್ಲಾ (ರಾಜೇಂದ್ರ. | 
೧೩೬). [4 ಹಿಂ ಮರಾ. ಕುದರತ್‌ ; ಆರ. ಕುದೂರತ್‌] | 
ಕುದರಾಳೆ (ನಾ). (ಕರಾ) ಉರಿಮಂಡಲ ಹಾವು; ಕನ್ನಡಿ 
ಹಾವು. [>] | 
ಸುದರ್ಶನ (ನಾ). ೧. ಕೆಟ್ಟಿದೃಷ್ಟಿ, ನೋಟ. ೨. ಕೆಟ್ಟ ಸಿದ್ಧಾಂತ ಸ | 
ಅಪಸಿದ್ಧಾಂತವನ್ನೊಳಗೊಂಡ ಮತ, ಶಾಸ್ತ್ರ: ಮರ್ದಿತಮದ | 
ಕುದರ್ಶನ (ಪಾಠಾಂ. ಕುದರುಶನ]ನಾಚ (ಬಸಪು. ೩೬-೪೧). [ಸಂ.] 
ಕುದಿ, (ಕ್ರಿ). ೧. ಬೇಯು ; ಮರಳು; ಶಾಖದಿಂದ ಉಕ್ಕು: “ಮನ 40 
ಸ್ತಾಪ ಪಚನಗಳೊಳೆಸಿಗು ಕುದಿ? (ಶಬ್ದಮಂ. ೯೯); ಲಲಾಟಿಂ ತಪತಪ 
ನಾಂಶುನಿಂ ಸರೋವರ ಜಲನೋರಂತಿರೆ ಕಾಯ್ಲೊಂಡದ ನೀರಂತಿರೆ ಕುದಿ 
ದತ್ತು ಪೊಳೆಯೆ ಜಲಚರನಿಕರಂ (ಆದಿಘು. ೧೧-೪೮) ; ಕಾಯ್ದೆ ಸರೊಳ್‌ 
ಕೊಟ್ಕುದಿವಂತೆ ಕುದಿದುವನಿಮಿಸತತಿಗಳ್‌ (ಗದಾಯು. ೭-೨೧) ; ಅಶ್ರು 
ಧಾರಾಳಿ ಕಫೋಲದೊಳ* ಕುದಿದು ಬತ್ತಿದುದು (ಕಾವ್ಯಸಾ. ೫೮೯); ಉಕ್ಕಿ | 45 
ದುಡು ತನಿವೀರರಸ ಕುದಿದುಕ್ಕಿ ಹರಿದುದು ರೌದ್ರರಸ(ಕುವ್ಯಾಕ-೧೬-೨೭). | 


35 


೧೯೨೫ 


ಕುದಿಕ (ನಾ). 


ಕುದಿಕ 


೨. (ಆಲಂ) ಮನಸ್ಸಿನಲ್ಲಿ ನೋಯು; ಸಂಕಟಪಡು; 
ದುಃಖದಿಂದ ತಳಮಳಗೊಳ್ಳು : “ಕುದಿ - ಸಂತಾಪೇ? (ಶಮಧಾ) ; 
ಇನ್ನೆಂತಕ್ಕುಮೊ ಪೇಟ್‌ ಬಿದಿಯೆಂದಂತರೆಡೊಳ್‌" ಮಜುಗಿ ಕುದಿದು 
ಬೆದೆಚೆಡೆ ಬೆಂದಂ (ಧರ್ಮಾಮೃ, ೧೧-೧೨೦) ; ನರಪರ ಸೇವೆಯೊಳ್‌ 
ಕುದಿಯದಿಂತು ಬರ್ದುಂಕಿದೆನೈ (ಸಂಪಾಶ ೨೩) ; ಹೆದಜಕೆ ಸಿರಿಯಾಳಂ 
ಹೃದಯದಲಿ ಬೆದಬೆದನೆ ಕುದಿವುತ್ತ (ಬಸಪು. ೨೪-೯೬); ಅತ್ತಿಮಬ್ಬೆಯ 
ತಾಯ್ಗರುಳು ಕುದಿಯಿತು (ದಾನಚಿಂ. ೧೫೬). ೩. (ಆಲಂ) ರೋಷ 
ದಿಂದ ಜ್ವಲಿಸು; ಕೋಪದಿಂದ ಕೆರಳು : ರಥಮಂ ಪುದಿದು ಕುದಿದು 
ಬರೆ ಕೆಲರೆ ಭಟರ್‌' ( ಶಾಂತಿಪು. ೪-೩೮) ; ಒಡನೆ ಯ ನಾಯಕಳಕ್ಕ್ಕೂದಿದು 
ತಾಗುಮೆ x ೫ ೫% ಮಚ್ಚವಕ್ಕದೊಡ್ಡು ಪುಣ್ಬಡುವಿನವಿಟ್ಟುಸನ್ನುಸವ 
ಕಟ್ಟಲಸಿದಲ್ಲಿಗೆ ನೂಂಕಿ (ಎಕ. 31, ೧೩೪-೪೮; 982). ೪. (ಆಲಂ) 
ತವಕಿಸು; ಹಂಬಲಿಸು; ತಾಪಪಡು: ಸರಸತಿಯನಬಲೆಯಂ 
ಗೋಣ್ಮುರಿಗೊಂಡರ್ಥಕ್ಕೆ ಕುದಿದು ನೋಯಿಸುವವನಕ್ಕರಿಗನೆ 
(ಅಜಿಪು. ೧-೯೦) ; ಇನ್ನೆಲ್ಲಿಯದು ನೆಲ ನೆಜ್‌ ಕುದಿವ ಕುರುಡನ 
ಮಕ್ಕಳೇ ಕೊಳಲಿ (ಕುವ್ಯಾಕ. ೧೪-೫). ೫. ಬಹಳ ಗರ್ವಪಡು ; 
ಸೊಕ್ಕು; ದುರಹಂಕಾರ ತಾಳು: ಕುದಿದುರ್ಕಲ್ವೇಡ ಮುನ್ನೆಮ್ಮನು 
ವಜಕಿಯದುದಾಸೀನದಿಂ ಕಾದಿಯಾಂ ಸೋಲ್ತುದ ಮೋಘಂ ಪೋಗು 
ಫೋಗು (ದಶಕು. ೨-೨೭). ೬. ಔಚಿತ್ಯವಿಲ್ಲದೆ ಮಾತನಾಡು ; 
ಗಳಹು; ಹರಟು; ಚಡಪಡಿಸು : ಮೋಜಕೆಯಿಲ್ಲ ಘವಿಲ್ಲೊಳ್ಬಿ ಲ್ಲಜನಿಲ್ಲ 
ಪರತ್ರೆಯಿಲ್ಲ ಜೀವನುಮಿಲ್ಲಿಂದಆ ಯದೆ ಕೆಮ್ಮನೆ ಕುದಿವರ್‌ ತೆಜ[ತಜು3 
ವಲಿತನದಿಂದೆ ಬಾಯ್ಲೆ ವಂದಂತೆ ಕೆಲರ್‌ (ಧರ್ಮ ಮೃ. ೯-೪೭). 
೫. ಅಸೂಯೆಪಡು ; ಹೊಟ್ಟಿ ಕಿಚ್ಚು ತಾಳು; ಕರುಬು: ಭೀಮ 
ಸೇನನು ಮಹಾಬಲಿಷ್ಠನೆನಿಸಿಕೊರಿಡದ್ದನ್ನು ನೋಡಿ ದುರ್ಯೋಧನನು 
ಹೊಟ್ಟಿ ಯಲ್ಲೇ ಕುದಿದುಕೊಳ್ಳುತ್ತಿದ್ದನು (ವಚಭಾ. ೨೭). 
(ದೇ. ॥ ತಮಿ, ಮಲ. ತುಳು. ಕೊದಿ ; ತೆಲು. ಕೊತ್ತು] 


ಕುದ್ಧಿ, ಗುದ, (ಕ್ರಿ). ೧. ನೆಗೆ; ಹಾರು. "ಕುದಿತ್ಮ' ಪರಾ. ಗುಡಿ: 


೨. ಕಾಲಿನಿಂದ ಮೆಟ್ಟು, ತುಳಿ: (ಕಿ). 
ಕುದಿಕುದಿ (ದ್ವಿರುಕ್ತಿ): ಕುದಿಕುದಿದತ್ತಣಿಂ ಕುದುರೆ ನೂಆಆಕೊಳಾ 
ಬಲದಾನೆ ಪತ್ತು ತಾಗಿದುವೆನೆ ದೋಷಮಾ ಪಿರಿದು ಸಂಖ್ಯೆ ಯೊಳೇಕ 
ಬಹುತ್ವ ಸಂಗದಿಂ (ಕವಿರಾ. ೧-೧೨೦). 
(ದೇ. ॥ ತಮಿ. ಮಲ. ಕುದಿ] 


ಕುದ್ಕಿ (ನಾ). ಮರಳುವಿಕೆ; ತಳಪಳನೆ ಕಾಯುವಿಕೆ ; ಕುದಿತ : 


ಕೂಲ್ಲುದಿಯೆ ಮೇಗೆ ಸಿಡಿಲ್ಲಗುಳಂತೆ ಕೂಡೆ ತತ್ತಜಗುದಿಯುತ್ತು ಮಿರ್ಪ 
ಕುದಿಯೊಳ್‌ ಸಿಡಿದಲ್ಲಿಯ ಮುತ್ತುಗಳ್‌ (ಪಂಪಭಾ. ೧೧-೧೫೩) ; ಕುದಿ 
ಬರಲೊಯ್ಕ ನೆ ಮೇಲುರ್ಚಿದ ನೊರೆಯಂ ತೆಗೆದು ಬಿಸುಟು (ದಶಕು. 
೧೨-೧೨೨) ; ಕುದಿಬಂದಾಗ ಕಮ್ಮನ ಹಾಲಹುಯಿದು (ಸೂಪಶಾ. ೧-೪೦); 
ಹಸಿವು ವಿಸರೇರಿ ಕುದಿಬಂದು ಉಕ್ಕಿಹೋಗಲಿ (ಉಯ್ಯಾ ಲೆ. ೨೯-೫). 
೨. (ಆಲಂ) ಸಂಕಟ; ಸಂತಾಪ; ವ್ಯಥೆ: “ಮನಸ್ತಾಪ ಪಚನಗ 
ಳೊಳೆಸೆಗು ಕುದಿ” (ಶಬ್ದಮಂ. ೯೯). ೩. ಹಂಬಲ; ತವಕ. 
"ಎದೆಗುದ್ಕಿ' ಪರಾ. ೪. ಹೊಟ್ಟಿಕಿಚ್ಚು ; ಅಸೂಯೆ ; ಮತ್ಸರ. 
"ಕುದಿಕತನ' ಪರಾ. ೫. ರೇಗುವಿಕ; ರೋಷ; ಆಕ್ರೋಶ. 
"ಕುದಿತ? ಪರಾ. [ಆ ಕುದಿ] 


ಕುದಿ (ನಾ). ೬. ಅವಧಿ; ವಾಯಿದೆ. "ಕುದಿಜ್ವರ' ಪರಾ. 


[«- ತುಳು. ಕುದಿ] 
ಹೊಟ್ಟಿಕಿಚ್ಚಿನವನು; ಅಸೂಯೆಪಡುವವನು. 
"ಕುದಿಕತನ' ಪರಾ. [ಕುದ್ಮಿ * -ಕ್ಕ] 


ಕುದಿಕತನ 


ಕುದಿಕತನ (ನಾ). ೧. ಕುದಿಯುವ ಸ್ವಭಾವ; ಹೊಟ್ಟಿ ಕಿಚ್ಚು ; 
ಮತ್ಸರ ; ಅಸೂಯೆ : ಕಾಮ ನೊದಲಿನಿಂದಂ ತನ್ನೊಳುದಯವೆಂಬುದ 
ನಜದು ಬಲ್ಲ ಭವನು ಕುದಿಕತನದಿಂ ಕೊಂದನದಕಾತನವರೊಳಾಂ 
ಕದನಮಂ ಕೈಗೆಯ್ಯದೇಗೆಯ್ವೆನು (ಮನೋವಿ. ೧-೧೧). ೨. ಅತ್ಯಾತೆ; 
ದುರಾಶೆ: ದೇಶದೇಶಂಗಳೆಲ್ಲವ ತಿರುಗಿ... ಕುದಿಕತನದೆ ಆಸೆ 
ಗೆಯ್ದುದರಮಂ ಪೊರೆದು ಚರಿಪರ ಕಂಡು ಹೇಸಿ ನಸುನಗುತ 
(ಸಿದ್ಧೇಪು. ೨೨-೧೭೪). [ಕುದಿಕ 4 -ತನ) 

ಕುದಿಗಣ್ಣು (ನಾ). ಕುದಿಯುತ್ತಿರುವ ಕಣ್ಣು; ಉರಿಗಣ್ಣು: ಕುದಿ 
ಗಣ್ಣೊಳೆನ್ನಾಳ್ಮನ ಸುಟ್ಟು ನನಗೊಂದು ಬದುಕಿನ ತೆಜನ ಪೇಳ್ದನಿರೇ 
(ಮೋಹತ. ೮-೩೫). [ಕುದಿ 4 ಕಣ್ಣು (ಆ ಕಣ್‌)) 

ಕುದಿಗಾಸು (ಕ್ರಿ). ೧. ಕುದಿಯುವಂತೆ ಕಾಯಿಸು; ಮರಳಿಸು. 
೨. ಕೆಂಪಗೆ ಕಾಯಿಸು : ಹದಿನಾಜು ಬಣ್ಣದ ಸೊನ್ನೆಯ ಸರಳ್ಗಳ 
ಕುದಿಗಾಸಿ ನೀರೊಳಿಟ್ಟಿಂತೆ ಉದಿಸಿತು ಘುಳುಘುಳು ಘುಳುಘುಳು ಧ್ವನಿ 
ತಂಗೊಳದೊಳು ತನುತಾಪದಿಂದೆ (ಮೋಹಶ. ೯-೪೨). 

[ಕುದಿ + ಕಾಸು, (ಆ ಕಾಯಿಸು,)] 

ಕುದಿಗುಟ್ಟು (ಕ್ರಿ). (ಆಲಂ) ಮಿತಿಮಾಗಿದ ಸಂಕಟಿವನ್ನನು 
ಭವಿಸು; ಬಹಳ ವ್ಯಸನಪಡು; ಬೇಯು: ವೈರ ನಟ್ಟುದನು ತಿಳಿದು 
ವಿದುರಾದಿಗಳ್‌ ಕುದಿಗುಟ್ಟದರು ಹೃದಯಡೊಳ್‌ (ತುರಂಗ. ೧೧-೧೦). 

(ಕುದ್ಧಿ + ಕುಟ್ಟು] 

ಕುದಿಗುಣೆ (ನಾ). ಸುಣ್ಣದ ಕಲ್ಲುಗಳನ್ನು ನೀರಿನಲ್ಲಿ ಕುದಿಸಲು 
ಮಾಡಿದ ಕುಣಿ, ಗುಳಿ, ಹೊಂಡ: ಸುಣ್ಣ ಕುದಿಗುಣಿಯೊಳಗೆ 
ಹಣ್ಣಾಗಿ ಬೆಂದಂತೆ (ಶರಚ. ೩೦೩). 

[ಕುದಿ + ಕುಣಿ (ಆ ಕುಲಟ್ಕಾ)] 

ಕುದಿಗೂಳು (ನಾ). ಕುದಿಯುವ ಕೂಳು; ಬೆಂದ ಅನ್ನ: ಎಸರಿನಲ್ಲಿ 
ತಳಪಳನೆ ಮರಳುತ್ತಿರುವ ಅನ್ನದ ಅಗುಳು ಸಿಡಿಮಿಡಿಗೊಂಡು ಕುದಿ 
ಗೂಳಿನಂತೆಸೆವ ಶುಕಿಗಾಶುಕಂ ಮಗುಳ್ಳಿಂತೆಂದುದು (ಚೆಬಪು. ೪೬-೧೧). 

[ಕುದಿ + ಕೂಳು (ಆ ಕೂಲರ್‌) 

ಕುದಿಗೆ (ನಾ). - ಕುದ್ಧಿ: (ಕ). [ಕುದಿ + ೬ಗೆ] 

ಕುದಿಗೊಳ್‌, ಕುದಿಗೊಳು, ಕುದಿಗೊಳ್ಳು (ಕ್ರಿ). ೧. ಚೆನ್ನಾಗಿ 
ಕಾಯು; ಮರಳು; ತಳಪಳನೆ ಕಾಯು: ವಿದಿತಂ ಲೋಕಕ್ಕೆ 
ಮುನ್ನಂ ರಘುಕುಳದಹನೋಗ್ರೇಷುವಿಂ ಕಾಯ್ದು ತಿಣ್ನಂ ಕುದಿ 

ಲವಣಾವ್ಬೋಧಿಯಂ ಪೋಲಿಸಲ್ವೇಡ (ಎಕ. ೫, 
ಮುಳಬಾ. ೩೮-೧೩; ಸು. 890) ; ನೀರುರಿಯೆ ಪೊಗೆಯೆ ಕುದಿಗೊಳೆ 
(ಲೋಕೋಪ. ೪-೫೦); ಪೊಕ್ಕ ಪೂಗೊಳಂ ಪಾಡಲಾದೈಡೆ ಕಾಯ್ದು 
ಕುದಿಗೊಂಡುಹು .. . ನೀಜಕಿಯ ಮೆಯ್ಯಚೆಂಕೆಯಿಂ (ಕಬ್ಬಿಕಾ. ೩೧೪); 
ಓಗರದೆಸರಂತೆ ಕುದಿಗೊಂಡುವು ಸಪ್ತಸಾಗರ (ಮೋಹತ. ೩೫-೪೫). 
ಕುವಿಗೊಳು: ೨. ಸಂಕಟಪಡು; ವ್ಯಥೆಪಡು; ನೋಯು; 
ಸಂತಪಿಸು ; ಕುದಿಗೊಳಬೇಡ ದುಃಖವ ಬಿಸುಡೆಂದು ಪ್ರೇಮದಿ ಪೇಳ್ವ 
ವಾಮಲೋಜಚನೆಗೆ (ನೋಹತ. ೪-೮೬). ಕುದಿಗೊಳ್ಳು: ೨. ಲಲನೆ 
ಕುದಿಗೊಳ್ಳದಿರು (ನವನೋ. ೨೭-೩೫). [ಕುದಿ + ಕೊಳ್‌] 

ಕುದಿಗೊಳಿಸು (ಕ್ರಿ). ೧. ಕುದಿಯುವಂತೆ ಮಾಡು; ಮರಳಿಸು; 
ಚೆನ್ನಾಗಿ ಕಾಯಿಸು: ಕಡು ಹಸನಾಗಿ ಬೆಂದ ಕುಂಬಳಕಾಯ ... 
ಹಾಕಿ ವೊಂದೆರಡು ಕುದಿಗೊಳಿಸಿ ಬೇಯಿಸಿಕೊಂಬುದು (ಸೂಪಶಾ. ೫-೯). 
೨. ಕಷ್ಟಪಡಿಸು; ಸಂಕಟಕ್ಕೆ ಗುರಿಮಾಡು; ನೋಯಿಸು : 
ಮೂಲೋಕದವರುಗಳ ಕಟ್ಟ ಮೋಹನಾಶದಲಿ ಕೆಡಹಿ ಕುದಿಗೊಳಿಪ 
ದಿಟ್ಟಿತನಮೇನಾದುದು (ನವಮೋ. ೭-೧೯). [ಕುದಿಗೊಳ್‌ + -ಇಸ್ಕು] 


ಗೊಣ್ಣಟ್ಟುತ್ತು ... 


೧೯.೨೬ 


| 


ಕುದಿಫು 


ಕುದಿಗೊಳು "ಕುದಿಗೊಳ್‌' ನೋ. 

ಕುದಿಗೊಳ್ಳು "ಕುದಿಗೊಳ್‌' ನೋ. 

ಕುಧಿಜ್ವರ (ನಾ). ಅವಧಿ ಜ್ವರ; ವಾಯಿದೆ ಜ್ವರ. [ಕುದಿ * ಜ್ವರ] 

ಕುದಿತ್ಕ (ನಾ). ೧. ಕುದಿಯುವಿಕೆ. ೨. ಆತುರ; ತವಕ; ಹಂಬಲ: 
ಅರಸ ನಿನ್ನಯ ಕೊರಳ ಕಡಿತಕೆ ಸರಳು ಕುದಿತದಲೆನಗೆ ತನಗೆಂದೊಜಲು 
ತಿದೆ (ಕುವ್ಯಾದ್ರೋ. ೧೦-೫೩). ೩. ಸಂತಾಪ; ವ್ಯಥೆ; ನೋವು: 
ಎದೆಯೊಡೆನ ಅಳು; ಕುದಿತ, ಮಿಡಿತ ; ನರಳಕೆ; ಬೇನೆ (ನವ್ಯಧ್ವ. ೩). 
೪. ಕ್ರೋಧ; ರೋಷ: ಅವರ ಮನಸ್ಸಿನ ಕುದಿತವನ್ನು ಎತ್ತಿ ತೋರಿ 


5 | 
| 
| 


ಸುವಂತೆ ಮುಖ ಕೆಂಪೇರಿತ್ತು (ರಾಗಿಣಿ. ೧೪೯). [ಕುದಿ * -ತ್ಯ] 
10 ಕುದಿತ್ಕ (ನಾ). ನೆಗೆಯುವಿಕೆ; ಹಾರುವಿಕೆ; ಕುಣಿಯುವಿಕೆ. 
"ಕುದಿತಮೆಟ್ಟು?' ಪರಾ. [ಕುದ್ಧಿ + -ತ್ಯ) 


| 

| 

| 

| 

| ಕುದಿತಮೆಟ್ಟು (ನಾ). [ನಾಟ್ಯ] ಭರತನಾಟ್ಯದ ವಿಶಿಷ್ಟ ಚಲನೆ 

| ಗಳಾದ ಅಡವುಗಳ ಹೆತ್ತು ಭೇದಗಳಲ್ಲಿ ಒಂದು: ನಾಟ್ಕಾ 
ಚಾರ್ಯರು ಈ ಆಡವುಗಳನ್ನು ಹತ್ತು ವಿಧವಾಗಿ ವಿಂಗಡಿಸಿದ್ದಾರೆ 

೧. ತಟ್ಟು ೨. ಮೆಟ್ಟು .., ೫. ಕುದಿತಮೆಟ್ಟು... ೧೦. ನಡೆ 

|. (ಆಭಾನೃ. ೩೨). [ಕುದಿತ್ಯ + ಮೆಟ್ಟು,] 

ಕುದಿನೀರು (ನಾ). ಕುದಿಯುತ್ತಿರುವ ನೀರು; ಮರಳುವ ನೀರು: 
ದಾರಿಯಲ್ಲಿ ಕುದಿನೀರಿನ ಹೊಳೆಯನ್ನೂ ಕತ್ತಿಯೆಲೆಯ ಕಾಡನ್ನೂ 
ಕಂಡನು (ವಚಭಾ. ೩೮೯); "ಟೀ? ತೆಯಾರಿಳೆಗೆಂದು ಕುದಿನೀರು ತರಲು 
ಹೋದರು (ಪುನರು. ೨೦೭). [ಕುದ್ದಿ* ನೀರು(ಆ ನೀರ್‌)] 

ee ಕುದಿಹ (ನಾ). ೧. ಕುದಿಯುವಿಕೆ; ಮರಳುವಿಕೆ; ಬಹಳ 


| 
15 


20 


ಬಿಸಿಯಾಗುವಿಕೆ. ೨. (ಆಲಂ) ಅಂತಸ್ತಾಪ; ಮನಸ್ತಾಪ; 
ವ್ಯಥೆ; ಬೇಗುದಿ: ಮನದ ಮಜುಕಮುನುನೆರ್ದೆಯ ಕು[ದಿ] ಪಮುಮಂ 
(ಪಂಪಭಾ. ೪-೬೩ ವ); ಈಗಳಿಂತಿನಿತೊಂದಾದ ನಿಷಾದಮುಂ ಕುದಿ[ಪ) 
ಮುಂ ಮಾತೇಂ ಪೊದಳ್ಕಿನ್ನ ಮುನ್ನಿನ ಕರ್ನೋದಯಮೆಂದು ಬಾಯ 
ಆದು ಚಿಂತಾಕ್ರಾಂತೆಯಾಗಿರ್ಪುದುಂ (ಸುಕುಮಾ. ೨-೩೨); ಕುದಿಪಂ, 
ಕುದಿಪಂಗಳ್‌ (ಶಬ್ದಾನು. ೫೬೨ ಪ್ರಯೋ). ೩. ತೀವ್ರವಾದ ಬಯಕೆ; 
:  ಉತ್ಕಟಿನಾದ ಇಚ್ಛೆ; ಭಾವಾವೇಶ; ತಳಮಳ: ಚಿತ್ತದೊಳ್‌ ಕುದಿ 
ಪಮಡಂಗದೆಟ್ಟು ಸರಿದರ್‌ ತ್ವರಿತಂ ಸಲೆ ಸಂದ ಜಾರೆಯರ್‌ (ಸೂಕ್ತಿಸು. 
೮-೧೬೦). ಕುದಿಹ: ೩. ಮುದುಕಿ ಮಿಂಡನ ಮೆಚ್ಚಿ ಕುದಿಹಕ್ಕೆ ಒಳ 
ಗಾಗಿ ಹದದ ತೆಂಗಾಯ ನರಿ ತಿಂದು ಓಗಡಿನ ಬೆದಟಲು ಹಿಡಿದಂತೆ 
(ಸರ್ವಜ್ಞ. ೧೮೬೩). ೪. (ಆಲಂ) ತೊಂದರೆ; ಜಂಜಾಟ: ಹೆದ 
ಜಕಿದೆಯ ಬೇಡನಂ ಬೋಳ್ಳಿಸಿ... ನುಡಿಸಿ ಕೇಳಲು ಪೇಳ್ವ ಕುದಿಹ 
| ವೇಕದಿದೆನ್ನದೆಲ್ಲಾ ಕಿರಾತಸಂಕುಲದ ಗುಣಿ ನೆರೆದುದಿಂದು 
35 (ಹಚಕಾ. ೬-೧೯). (ಕುದಿ, + -ಪೃ) 
- ಕುದಿಪಲ್‌, ಕುದುಪಲ್‌ (ನಾ). ಕುದಿಯುವಿಕೆ ; ಬೇಯುವಿಕೆ ; 
ಮರಳುವಿಕೆ: *ಕ್ವಥೆ - ಪಾಕೇ, ಕುದಿಫು£ಪ]ಲೊಳ್‌ ಕ್ವಥಂ, ಕ್ವಥಿ 
. .. ಶ್ವಥಿತವ್ಯಂ, ಈ ೧೦ ಕುದಿಪು[ಪಲ್‌” (ಕಾಶಕೃ. ೧೪೮). 
ಕುದುಪಲ್‌. "ಕುದುಪಲಕ್ಕಿ' ಪರಾ, [ಕುದಿಪ * -ಅಲ್ಫ್‌] 
ಕುದಿಪಾತ್ರೆ (ನಾ). ನೀರು ಮೊದಲಾದುವನ್ನು ಮರಳಿಸಲು ಬಳ 
ಸುವ ಪಾತ್ರೆ: “ಕುದಿಸುವ ಪಾತ್ರೆ ; ಕುದಿಪಾತ್ರೆ” (80116. ಇಂ ಕನಿ). 
। [ಕುದಿ, + ಪಾತ್ರೆ] 
| ಕುದಿಪು (ನಾ). ೧. ಕುದಿಯುವಿಕೆ; ಮರಳುವಿಕೆ; ಕುದಿತ. 
೨. (ಆಲಂ) ಉತ್ಕಟತೆ; ತೀವ್ರತೆ; ದಾರುಣತೆ: ನಿಂದುಣಿಸಿ 
ನಿಂದೊಡಲದೊಂದು ತಿನಿಸಿಂ ತೃಷೆಯದೊಂದು ಕುದಿಪಿಂ... ದುಃಖ 
ದೊಳೆ ಬೆಂದು (ಧರ್ಮಾಮೃ. ೧-೧೬೭). (ಕುದಿ + ಫು] 


40 


45 


ಕುದಿಬೇನೆ ೧೯೨೭ ಕುದುಳ್ಸು 


ಕುದಿಬೇನೆ (ನಾ). ದಾರುಣವಾದ ರೋಗ ; ತೀವ್ರವಾದ ವಿಪತ್ತು, | ಎತ್ತು... ನದಿಯ ಮಧ್ಯೆ ಇದ್ದ ಕುದುರಿನಲ್ಲಿ ಹುಲ್ಲು ಮೇಯಲು 
ಯಾತನೆ: ವಿಶ್ವದ ಎರಡನೆ ಸನುಕೆನ ಕುದಿಬೇನೆ ಅದೆ ಹ | ಹೋಯಿತು (ಪ್ರವಾಇ. 11, ೪೬೩); ಇಲ್ಲಿ ಹೊಳೆಯ ಮಧ್ಯದಲ್ಲಿ 
ಹಬ್ಬಿತ್ತು ಸುತ್ತ (ಇಂಚಾಪ. ೩೩-೫೫). [ಕುದಿ + ಬೇನೆ] | 1 ಕುದುರು ಇದೆ (ಬಾಳಿಗಿ. ೪೮). 

ಕುದಿಯಹರನಿ (ನಾ). ಒಂದು ನಾಡಿನ ಹೆಸರು: ನನ್ನಿನೊಳಂಬ [?.1 ತುಳು. ಕುದುರು - ಸಣ್ಣದ್ವೀಪ, ಮರಳದಿಣ್ಣೆ) 
ಪಲ್ಲವ ಪೆರ್ಮಾನಡಿಗಳ್ಳ ಬಲ್ಲಕುಂದೆ ಮೂನೂಜುವಂ ಕೋಗಳಿಯ | 5 | ಕುದಿರು, "ಕುದಿರ್ಕ್‌' ನೋ. 
Ke ಕದಂಬಳಿಗೆ ಸಾಯಿರಮುಮಂ ಕುದಿಯಹರವಿಯೆಬ್ಬ ಕುಡಿರು. "ಕುದಿರ್ಕ್‌' ನೋ. 
ತ್ತುಮಂ... ಆಳುತ್ತಿರೆ (ಸೌಇಇ. 1-1, ೧೦೧-೧೧; 1045). [2] ಕದಿರು: (ನಾ). ಒಂದು ತೂಕದ ಅಳತೆ; ೩೫ ಕಳಂಜುಗಳ ಅಳತೆ: 


ಕುದಿಯಿಸು, "ಕುಚ್ಚು, ಕುದಿಸು (ಕ್ರಿ). ಕುದಿಯುವಂತೆ ಮಾಡು ; | |. ಅಂಗವಸ್ತ್ರ ೫ ಕುಲಾಯ ೬ ಶ್ರೀಗಂಧದ([ಚ)ಕ್ಕೆ ೧೬ ಕರ್ಪೂರದ 
ಮರಳಿಸು ; ಚೆನ್ನಾಗಿ ಕಾಯಿಸು; ಬೇಯಿಸು: ಅಂತು ಪಟ್‌ಯೆ ಕುದಿರು ೩ ಕಸ್ತೂರಿ ಕಳಂಜು ೧೧ ಕುಂಕುಮದ ಹೂ ಕಳಂಜು ೧೭೦ 


ಕಕ್ಕಳಗಬಲ್ಹು ಸೊಪ್ಪು ಸೊಪ್ಪೆಲ್ವಂ ಕುದಿಯಿಸೆ ತತ್ತಳಗುದಿದು|10 (ಸೌಇಇ. 1X-ii, ೫೫೧-೪ ; 1597). («4 ತಮಿ. ಕುದಿರು] 
ಕೋಲ್ಲುದಿಗೊಳ್ವ (ಶಾಂತಿಪು. ೭-೯೫ ವ); ಬಾಟಕೆಯ ದಿಂಡಿನ ತಿರು| | ಕುದಿರೆ "ಕುದುರೆ? ನೋ. 

ಳೊಳ್‌ ಮತ್ಸ್ಯಾಕ್ಷಿ ಮೂಲಮಂ ಸುಣ್ಣಮುಮಂ ಬೆರಸಿ ಹದನಜಾದು ಕುದಿಲ (ನಾ). (ಕರಾ) ಅನ್ನಕ್ಕೆ ಬಡಿಸಿಕೊಳ್ಳುವ ಸಾರಿನಂಥ 
ಕುದಿಯಿಸೆ (ಲೋಕೋಪ. ೮-೧೯) ; ಒಲೆಯ ಮೇಲೆತ್ತಿ ಕಾಸಿ ಕುದಿಯಿಸಿದ | ಒಂದು ಪದಾರ್ಥ; ಹುಳಗ: ಬಸಲೆಸೊಪ್ಪಿನ ಕುದಿಲ ತುಂಬಾ ರುಚಿ 


ಬಳಿಕ ( ಸೂಪಶಾ. ೪-೫). ಕುಚ್ಚು: ಕುಚ್ಚುವ ಪಾಕದಲಿಬೇಯಲಿಟ್ಟಿರೆ (ರೂಢಿ). [< ಕುದ್ದಿ.! ಶುಳು, ಕೊಡ್ಡೆಲ್‌, ಕೊದ್ಮೆಲ್‌] 

ಒಳಿತೆ (ಮೋಕ್ಷದ. ೨೩೬-೩); ಮುದುಕಿ ಕುಚ್ಚಿಕೊಟ್ಟ ಒಂದು।15| ಕುದಿಸಾಧನ (ನಾ). (ನೀರು ಮೊದಲಾದ ದ್ರವವಸ್ತುಗಳನ್ನು) 
ಮೊಟ್ಟೆಯನ್ನು ತಿನ್ನಬೇಕಾಯಿತು (We ೬೩೩) ; ಹಸಿಬಿಸಿ, | ಕುದಿಸಲು ಉಪಯೋಗಿಸುವ ಸಾಧನ, ಉಪಕರಣ; ಪಾತ್ರೆ: 
ವೇದಾಂತವನ್ನು ಕುಚ್ಚ ಹಸಿದವರಿಗೆಲ್ಲ ನೀಡುವದು (ವಿಚಾಮಂ. ೩೩). “ಬಾಯ್ಲರ್‌ * ಕುದಿಸಾಧನಗಳು (ಭಾಧಾನ. ೨೯:). [ಕುದಿ * ಸಾಧನ] 


ಕುದಿಸು : ಕುದಿಸಿವುದಕದೊಳಲೆದು ಬೀಸುತೊಗೆದು (ಬಸಪು. ೩೬-೪೭); ಕುದಿಸು "ಕುದಿಯಿಸು' ನೋ. 

ಭೀಮ ಫಲುಗುಣರು ಮನದೊಳಗೆ ಕೌರವನ ಕರ.ಳೆನು ತನಿರಕುತದಲಿ ಕುದಿಸುಣ್ಣ (ನಾ). ಕುದಿಸಿದ ಸುಣ್ಣ: ಕುದಿಸುಣ್ಣವಿದ್ದರೆ ಕೊಡು 

ಕುದಿಸಿದರು (ಕುವ್ಯಾಸ. ೧೪-೭೫); ಹುಳಿಹೊ ಹಂತೆ ಕುದಿಸಿ|20) (ರೂಢ). "ಕೆನೆಸುಣ್ಣ', "ಪುಡಿಸುಣ್ಣ' ಪರಾ. [ಕುದಿ + ಸುಣ್ಣ) 
ಣಾ ಣ 


[ಪಾಠಾಂ. ಯಿಸಿ]ಕೊಂಡು (ಸೂಪಶಾ. ೩-೯). [ಕುದಿ * -ಇಸ್ಕು) ಕುದಿಹ "ಕುದಿಪ' ನೋ. 

ಕುದಿರ್‌,, ಕುದಿರು,, ಕುದುರ್‌,, ಕುದುರ್ಕು (ನಾ). ೧. ಬಿದಿರಿನ | | ಕುದಿಹಿಟ್ಟು (ನಾ). ಕುದಿಸಿದ ಹಿಟ್ಟು; ಚೆನ್ನಾಗಿ ಬೇಯಿಸಿದ 
ದಬ್ಬೆಗಳಿಂದ ಅಥವಾ ಮಣ್ಣಿನಿಂದ ಮಾಡಿದ ಕಣಜ; ಕುತ್ತರಿ; ಹಿಟ್ಟು : ಅವನು ಕುದಿಹಿಟ್ಟನ್ನು ಕುರುವಿನ ಮೇಲೆ ಅರಗಳಿಗೆಯಿಟ್ಟಿನು 
ಗಳಗೆ: *ಕುಶೂಳಂ ಕುದಿರಜಕಿಗೆ ನ (ವಸ್ತುಕೋ. ೪೯-೨೭); ಕುದಿರ (ಮಣಿಸ. ೧೯). [ಕುದಿ, * ಹಿಟ್ಟು (ಆ ಪಿಟ್ಟು)] 
ರೂಪಿನ ದೈನದೊಳಂ ಕೇರೋವಯೊಳ್ಲಿಲೆ ಮಾಡದೊಳ್‌ . .. ವಂಚಿಸಿ |25| ಕುದುಂಬಳು (ನಾ). ಕವುಜುಗ ಹಕ್ಕಿಯ ಜಾತಿಗೆ ಸೇರಿದ ಒಂದು 
ಪಾಣ್ಬನೊಳಾಡುವರ್‌ (ಮದತಿ. ೮-೨೩); ಕುದಿ[ಪಾಠಾಂ. ದು]ರನೆನಿತೆನಿತು ಹಕ್ಕಿ; ಲಾವಕ್ಕಿ; ಪುರಲಿಹಕ್ಕಿ: ಇಲ್ಲಿ ಕುದುಂಬಳು, ಕೌಜಲು, 
ಕಚ್ಚುವಡಮನಿತನಸಿತೆ ಕೆಸರ್ನೆಗೆವಂತೆ (ಜೀವಸರಿ. ೪೯-೧೮ವ); ನೀರ್ಕೋಳಿ, ಕಾಡುಕೋಳಿಗಳು ನೆಲದಮೇಲೆ ಓಡಾಡುತ್ತಿದ್ದರೆ 
ಕುದಿಕೊಳ್‌ ಕಳ್ಳವನಿಕ್ಕಿಸಿ (ಯಶೋಡ. ೪-೨೦); ರೇಫಾಂತಕ್ಕೆ - ಕನ | (ಸ್ವಪ್ನಹೊ. ೧೨). [4- ತುಳು. ಕುದುಂಬುಲು] 
ರ್ಗಳ್‌ . . . ಕದಿರ್ಗಳ್‌, ಕುದಿರ್ಗಳ್‌ (ಶಮದ. ೪೨ ಪ್ರಯೋ). ಕುದುಕಲ್‌, ಕುದುಕಲು (ನಾ). ಕುದಿಯುವಿಕೆ; ಕುದಿಸುವಿಕೆ; 
ಕುದಿರು,: ೧. “ಕುಸೂಲಂ, ಧಾನ್ಯ, ಕೋಷ್ಮಕಂ- ಈ ೩ ಕುದಿಜು |30, ಬೇಯಿಸುವಿಕೆ. "ಕುದುಕಲಕ್ಕಿ' ಪರಾ. ಕುದುಕಲು: “ಕುಚಲು* 
[ರು] ? (ಹಲಾಯು. ೫೨-೧೫೨); ಕುದಿರುಗಳಲ್ಲಿ ೪,೦೦೦ ಕ್ಲಂಡುಗ (ಕಸ್ಮೂ ಕೋ. ೨೨೧). [ಆ ಕುದಿ + -ಕಲ್ಮ್‌] 
ಗಳಷ್ಟು ಆಹಾರ ಸಾಮಗ್ರಿಗಳೂ (ಸುಗುಗಂ. ೮9-೨). ಕುದುರ್‌, ; | ಕುದುಕಲಕ್ಕಿ (ನಾ). ನೆಲ್ಲನ್ನು ಸ್ವಲ್ಪ ಬೇಯಿಸಿ ಕುಟ್ಟಮಾಡಿದ 


ಧಾನ್ಯಗಳನ್ನು ಕುಟ್ಟು ವಾಗ ಒರಳುಕಲ್ಲಿನಿಂದ ಅವು ಪಕ್ಕಕ್ಕೆ ಮಾಡಲು ಕುದುಕಲಕ್ಕಿ ಚೆನ್ನಾಗಿರುತ್ತದೆ (ರೂಢಿ). 

ಸಿಡಿದುಹೋಗದಂತೆ ಇರಿಸುವ ಒಂದು ಬಿದಿರಿನ ಅಥವಾ ಮರದ |ಆ [ಕುದುಕಲ್‌ * ಅಕ್ಕಿ] 

ಕಟಕಟಿ; ಬಿದಿರಸುತ್ತು ; ಕುಂದಣಿಗೆ : (ಕಿ). ೩. ಬಿಂದಿಗೆ ಅಥವಾ ಕುದುಕೆಲು "ಕುದುಕಲ್‌' ನೋ. 

ಕೊಡ ಬದಿಗೆ ಹೊರಳಿ ಬೀಳದಂತೆ ತಡೆಗಟ್ಟುವ ಹುರಿಹಗ್ಗದಂತಹ | |ಕುದುಕ್ಕು (ಕ್ರಿ). ೧. (ಮನುಷ್ಯ, ಕುದುರೆ ಮೊದಲಾದುವು) 

ವಸ್ತುವಿನಿಂದ ಮಾಡಿದ ಬಳೆ; ಸಿಂಬೆ: (ಕಿ). [ಆ ಸಂ. ಕೃದರ]| | ಜೋರಾಗಿ ನಡೆ; ಕುಕ್ಕೋಟ ಓಡು. ೨. ಕುಕ್ಕುಲೋಟದಲ್ಲಿ 
ಕುದಿರ್‌,, ಕುದಿರ್ಕು, ಕುದುರು (ನಾ). ೧. ತಗ್ಗಾದ ಭೂಮಿ; | | ಓಡಿಸು; ಜೋರಾಗಿ ನಡೆಯಿಸು: ಬಡಗೊರಳ ಹೇಮಾದ್ರಿ 

ಹಳ್ಳ : (ಕ). ೨. ನದಿಯ ಪಾತ್ರ: (8). ೩. ಹೊಳೆ; ತೊರೆ: (9). ಕುಸುಮವ ಮುಡಿಯರಠಾಪನೆ ಕರವ ಮೋಟನೆ ಕುದುಕುವನೆ ಮದಗಜವ 

ಕುದಿರು: (6). ಕುದುರು, : ೧. ಕೋಟ ಕಣ್ಣುಗಳೊಡ್ಡಿದೊಂದು | ನೆಂದನು ವ್ಯಾನದತ್ತನೃಪಾ (ಕಕ್ಕೋಕ. ೯-೫). 'ಕುದುಕುವರಿ? ಪರಾ. 

ಕುದುರಿಗೆ ಕೆಡೆದು ಸೆಡೆದಳ್‌ ತಿರಸ್ಕೃೃತಿಗೆ (ಶ್ರೀರಾಮಾ. ೮೪೧-೩೯೬). ೩. ಕುಲುಕು; ಅಲುಗಾಡಿಸು ; ಒದರು ; ಜಾಡಿಸು ; ಕೊಡವು : 

| 


೧. “ಪಾತಿಃ ಐ ಕುದುರ್‌ ೫ (ಕಾಶಕೃ. ೧೬೬). ಕುದುರ್ಕು: ೨. ದವಸ | | ಅಕ್ಕಿ; ಕುದುಪಲಕ್ಕಿ; ಕುಸುಬಲಕ್ಕಿ ; ಕುಚ್ಚಿಗೆ ಅಕ್ಕಿ: ಇಡ್ಲಿ 
| 
| 


40 


“ಕಣ್ಣುಕುದುರು? ಪರಾ. ೪. ನದಿಯಲ್ಲಿರುವ ನಡುಗ ಡ್ಲೆ, ಮಿಶ್ರಣದ ಔಷಧಿಯನ್ನು ಕುಡಿಯುವ ಮೊದಲು ಔಷಧಿಯ ಸೀಸೆಯನ್ನು 
ಕುದುಕಿಕೊಳ್ಳಬೇಕು (ರೂಢಿ); ಕುದುರೆ ಮಲಗಿದಲ್ಲಿಂದ ಎದ್ದು 
ಮೈಯನ್ನು ಕುದುಕಿತು (ರೂಢಿ). 

[ದೇ. ಗ ತಮಿ. ಕುದಕ್ಕು ಎ ನೆಗೆಯುವುದಕ್ಕೆ ಒಂದು ರುಮ್ಮು ಪಡೆ] 


ಸಣ್ಣ ದ್ವೀಪ; ನದೀಮುಖಜಭೂಮಿ : ಹೆಂಮಾಡಿಯ ಗಡಿಂ 
ಪಡುವಲು ಹೊಳೆಯಿಂ ತೆಂಕಲು ಕುದುರು ಸಹವಾಗಿ ಮೂಡಬೆಲತೂರ |45 
ಚತುಸೀಮೆಯ ವಿನರ (ಸೌ ಇಇ. ಗ, ೪೩೯-೧೨೦; 1510); | 


ಕುದುಕ್ಕು ೧೯೨೮ ಕುದುರು, 


'ಕುದುಕ್ಕು (ನಾ). ಕುಕ್ಕುಲೋಟ; ಕುಕ್ಕೋಟ; ವೇಗವಾದ! ಕುದುಗುಳಿ "ಕುದುಕುಳಿ' ನೋ. 


ನಡೆ: ಹದಿಬದೆಯು ಸಾತವ್ವ ಕದೆಲಿಸದೆ ಆಣತಿಯ ಸಂತನ 
ಹೋಗಿ ಪೇಟಿಯೊಳು ಮೊರ ಮಾರಿ ಒದಗಿಸಿದಳೂಟಿ ಜಂಗಮಕೆ 
(ಕನ್ನಜಾ. ೨೬೭-೬೪). [€ ಕುದುಕ್ಕು] 

ಕುದುಕುವರಿ (ನಾ). ಕುಕ್ಕೋಟದಿಂದ ಮುಂದೆ ಸಾಗುವಿಕೆ;|5 
ಕುಲುಕಾಟದೊಡನೆ ಮುಂಬರಿಯುವಿಕೆ : ಕುದುಕುವರಿಯಲಿ ಪರಿದು | 
ಪೇರೋಟದಲಿ ಪರಿಡೋಡುತ್ತ ಲಾಯಾಸದಿ ಬಳಲುತೊಯ್ಯನೆ ನಡೆದು | 
(ಬಸಪು. ೨೬-೩೬). [ಕುದುಕ್ಕು + ಪರ್ಮಿ] 

ಕುದುಕುಳಿ, ಕುದುಗುಳಿ (ನಾ). ೧. ವ್ಯಾಕುಲಮನಸ್ಸಿನವನು; 
ಚಿತ್ತಸ್ವಾಸ್ಥ್ಯವಿಲ್ಲದವನು ; ಕುದುಕುಳಿ ಭೀತ (ಚಿತ್ತ) ನಾರ್ತವಚನಂ |10 
ಗಳಿತಾಶ್ರುವಿಷಣ್ಣ೦ (ಲೊ € ಕೋ ಪ... ೧೦-೫). ೨. ಹೊಟ್ಟಿಕಿಚ್ಚಿನ; 
ಸ್ವಭಾವದವನು; ಮತ್ಸರಿಸುವವನು; ಅಸೂಯಾಪರನು; 
ದ್ರೋಹಬುದ್ಧಿಯವನು: ಕುದುಕುಳಿ ದಾನವಂ ನಿಜನಿಮೋಹನ ವಿದ್ಯದ 
ಭೇದ್ಮ ಶಕ್ತಿ ಯಿಂದೊದವಿಸೆ ಮೋಹಮಂ ಹೃದಯದೊಳ್‌ (ಚಂದ್ರಪು. 
೫-೫) ; ಮೊದಲಲೇ ನಿಮ್ಮವರು ನಿಮ್ಮಭ್ಮುದಯವನು ಸೇರುವರೆ ಕೌರವ |15 
ರದರೊಳನ್ಗದ ಕಣ ಶಕುನಿ ಜಯದ್ರಥಾದಿಗಳು ಶುದುಕುಳಿಗಳು 
(ಕುವ್ಯಾಸ. ೨-೧೬). ೩. ಅವೇಶವುಳ್ಳನನು; ರಭಸವೇರಿದವನು : 
ಸದರವೀ ಹೊತ್ತೆನುತ ಗೆಲವಿನ ಕುದುಕುಳಿಗಳುರವಣಿಸೆ (ಕುವ್ಯಾದ್ರೋ. 
೧೦-೩೦). (ಗು). ೪, ದ್ವೇಷಿಸುವ; ವೈರವನ್ನು ತಾಳುವ; ರೋಷ 
ಹೊಂದುವ; ಸಿಟ್ಟುಗೊಳ್ಳುವ : ಪದವಡಸ್ತಿರ ನಸುಚಿಗೆದಮನಿತ್ತುದ |20 
ಸುಸುರ್ವ ಕುದುಕುಳಿ ವಿಕಾರಿ ಪದವನಜ*ಯದಬಲೆಯರೊಳೊದೆಗುವತಿ | 
ನೀಡನಾಡಿದುದನಾಡುತ್ತಿಹರ ಕುಲಗುರುವವಂ (ಜನವ, ೬-೩). 
ಕುದುಗುಳಿ: ೫. ಅತ್ಯಾಶೆಯ; ದುರಾಶೆಯ ;ತಿಂಡಿಪೋತತನದ ; 
ತೀವ್ರಾಭಿಲಾಷೆಯುಳ್ಳ : ಕೆಲರ್‌ ಕುದುಗುಳಿ ರಕ್ಕಸರ್‌ ಬಿಸುಗೆಗಳ್ಳೆರ 
ಸುಗ್ರ ಮಹಾಗಜಂಗಳಂ ಚದುರ್ಗಿಡೆ ನುಂಗಿ ಬಿಕ್ಕಿ ಕುಡಿದರ್‌ ಬಿಸು (28 
ನೆತ್ತರ ಕಾಟ್ಟುರಂಗಳಂ (ಪಂಪಭಾ. ೧೨-೮). [ಆ ಕುದಿ + ಕುಳಿ) | 

ಕುದುಕುಳಿಗ (ನಾ). (ಮನಸ್ಸಿನಲ್ಲಿ) ಕುದಿಯುವ ಸ್ವಭಾವದವನು ; 
ದ್ವೇಷ ಬುದ್ಧಿಯವನು: ಬಲದಲಾಳುವ ಕುದುಕುಳಿಗೆ ಕಪಿಭಟಿ ಸಮೂ 
ಹವ ಕದಳಿದೆಜಿದನು (ತೊರರಾ, ೬-೩೦-೩೬). [ಕುದುಕುಳಿ + -ಗೃ] 

ಕುದುಕುಳಿಗೊಳು (ಕ್ರಿ). ಪರಿತಪಿಸು; ಬೇಯು ; ಮತ್ಸರಗೊಳ್ಳು: 30 
ಕುಟಲಾತ್ಮರಾಲಿಸುತೆ ಕುದುಕುಳಿಗೊಳುತ್ತೆ (ಕೊಟ್ಟೂಬ. ೧-೩೭). 

[ಕುದುಕುಳಿ * ಕೊಳು (ಆ ಕೊಳ್‌,)] 

ಕುದುಕುಳಿತನ, ಕುದುಗುಳಿತನ (ನಾ). ತವಕ; ತೀವ್ರವಾದ 
ಬಯಕೆ; ಹಂಬಲ: ಸದಮಲಮಣಿ ಭೂಹಿತೆ ನೀನೀ ನಟ್ಟ ನಡು | 
ವಿರುಳ” ಕುದುಕು [ಪಾಂ90. ಗು]ಳಿತನದಿನೀಯೆಡಿಗೆ ಪೊಲ್ಲದುವಂದೆ |55 
ಎಂಬುದುಂ (ಸುಕುಮಾ. ೭-೨೨). ಕುದುಗುಳಿತನೆ: ಮೃದು ಮಧು 
ರಾನ್ವಿತ ಚಿತ್ತವದಿಕದಿಂ ಕುದುಗುಳಿತನವನು ಬಿಟ್ಟು ನಿರಂತರ ಪುದಿದು 
(ಯೋಗಾಂವಿ. ೪-೧೭). [ಕುದುಕುಳಿ + -ತನ] 

ಕುದುಗ್ಳು (ಕ್ರಿ). ಅಡಗಿಕೊಳ್ಳು; ಒಳಗೆ ಸೇರಿಹೋಗು; ಹುದುಗು: 
ಉದುಗಿದಗ್ನೀಯೊಳ್‌ ನೀನು ಕುದುಗಿಪೋಗಾಲ:ಯೆನಗೆ ನದಗೂದಾ |40 
ದೈಯ್ಯೊ ದುಃಖ ಮದನಮೋಹನೆ (ಹಮಚ. ೬೭) ; ಅದೆರಿಂದ ನಾನೀಗ 
ಹೃದಯಾತಾಪದಿ ಶೋಕ ಕುದುಗೀ ಮಾಡಿದೆನಮ್ಮ ಮದೆಗಜಯಾನೆ | 
(ಹಮಚ. ೧೫೧). [ಹುದುಗು ?] | 

ಕುದುಗ್ಳು (ಕ್ರಿ). ಸಂಕಟಿಪಡು: ಸಂತಪಿಸು; ಬಹಳವಾಗಿ 
ಶೋಕಿಸು: ವದಗಿತಲ್ಲೆಲೆ ಕಾಂತೆ ಮದನಪಿತದಯ ತಪ್ಪಿ ಚದುರೆ | 45 
ಕೇಳೆನುತಾಗ ಕುದುಗಿ ರಾಜೇಂದ್ರ (ಹಮಚ. ೨೦೩). [ಕುದಿ] | 


ಕುದುಗುಳಿತನ "ಕುದುಕುಳಿತನ' ನೋ. 

ಕುದುಗೊರ್‌ (ನಾ). ಒಂದು ನಾಡಿನ ಹೆಸರು: ಪುನ್ನಾಡು ವಿಷಯವೇ 
ಕುದುಗೂರ್ನಿಡೊಳಿ್‌ (ಇಳ. ೫೪11, ೧೮೪-೧೩; 8ನೆಯ ಶತ), 

(ಕುದುಗು? * ಊರ್‌] 

ಕುದುನಿ "ಕುತನಿ' ನೋ. 

ಕುದುಪಲ್‌ "ಕುದಿಪಲ್‌' ನೋ. 

ಕುದುಪಲಕ್ಕಿ (ನಾ). ಬತ್ತವನ್ನು ಸ್ವಲ್ಪ ಬೇಯಿಸಿ ಕುಟ್ಟಿ ಮಾಡಿದ 
ಅಕ್ಕಿ; ಕುಸುಬಲಕ್ಕಿ; ಕುಚ್ಚಿಗೆ ಅಕ್ಕೈ: ಉದ್ದಿನ ಬಿಳಿಯ ಬೇಳೆಯ 
ಕಲ್ಲೊಳರೆದು ಮತ್ತ ದಜ ಸರಿ ಬೀಸಿದಕ್ಕಿಯ ಹಿಟ್ಟು ಸರಿಗುದುಪಲಕ್ಕಿಯ 
ಹಿಟ್ಟನ್ನು ಬೆರೆಸಿಕೊಂಡಾ ಕುದುಪಲಕ್ಕಿನಿಟ್ಟಿನೊಳು (ಸೂಪಶಾ, ೧-೭೧) ; 
ಮುದುಕನಾಡುವ ಸರಸ ಕುದುಪಲಕ್ಕಿಯ ಅನ್ನ (ಗೌಮಲ್ಲಿ. ೧೩); 
ನಾಯಿಬೇಲದ ಸೊಪ್ಪು ಒಂದು ಒಳಹಿಡಿಯನ್ನು ಕುದುಪಲಕ್ಕಿ ಒಂದು 
ಹಿಡಿ ಸಹ ಅರೆದು (ಸಕವೈ. ೨೦೮). 

[ಕುದುಸಲ್‌ (ಆ ಕುದಿಪಲ್‌) * ಅಕ್ಕಿ] 

ಕುದುರ್‌, "ಕುದಿರ್ಕ್‌' ನೋ. 

ಕುದುರ್ಕ್‌, ಕುದುರ್ಕು (ನಾ). ಗೋಡೆ: “ಕೇರು ಕುದುರೆನೆ ಗೋಡೆ? 
(ಶಬ್ದಮಂ. ೫೮) ; ಕುದುರನೇಸು ತೊಳೆದರೆಯೂ ಕೆಸಜು ಮಾಣುುದೆ 
(ಬಸವ. ೨೬೦). ಕುದುರು : “ಮೆತ್ತಿಗೆ ಗೋಡೆ (ಕಸ್ತೂಕೋ. ೨೨೨). 

[7] 

ಕುದುರಾಜಿ (ನಾ). ಸ್ವಂತ ಒಪ್ಪಿಗೆ; ಸಂಪೂರ್ಣವಾದ ಸಮ್ಮತಿ, 
ಒಡಂಬಡಿಕೆ : ನಾವಾಗಿ ನಂಮ ಕುದುರಾಜಿಯಿಂದ ಬರದುಕೊಟ 
ತಾಂಬ್ರದ ಜಯರೇಕೆ (ಮೈಆರಿ. ೧೯೩೦, ೧೯-೨೮ ; 1704). 

[ಆ ಖುದ್ದು ರಾಜಿ] 

ಕುದುರಿಸು (ಕ್ರಿ). ೧. ಹೊಂದಿಸು ; ಏರ್ಪಡಿಸು ; ವ್ಯವಸ್ಥೆ ಗೊಳಿಸು; 
ಗೊತ್ತುಪಡಿಸು : ಆಸಕ್ತಿ ವಹಿಸಿ ಲಗ್ನ ಕುದುರಿಸಿದಳು (ಕಾಮಿಕಾಂ. ೬). 
೨. ಒದಗಿಸು; ದೊರಕಿಸು: ಸಾಧುತತಿ ನಸುನಗೆಯ ನೋಟದೊಳೆ 
ಕುದುರಿಸುತ ನಿರ್ಭಯವನೊಳಗೆ (ಮಲೆದೇ. ೪೭-೧೦) ; ನಿಮ್ಮ ಅಲ್ಪ 

` ಸೌಖ್ಯಕ್ಕಾದರೂ ಕಸುಬು ಕುದುರಿಸಿಕೊಳ್ಳಬೇಕಾಗುತ್ತೆ (ಮರಳಿ. ೬೩). 
೩. ಬೆಳೆಸು; ಹೆಚ್ಚಿಸು; ಅಭಿವೃದ್ಧಿಗೊಳಿಸು; ಏಳ್ಗೆಹೊಂದಿಸು : 
ಸ್ವಂತ ಬಲದಿಂದೆ ರಾಜ್ಯವನ್ನು ಕಟ್ಟದರು ; ಕುದುರಿಸಿದರು (ವಚಭಾ. 
೨೩೧) ; ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕುದುರಿಸುವುದು ಪ್ರಥಮ 
ಕರ್ತವ್ಯ (ಕ್ರಿಯಾ ಶಿ. ೫೪) ; ಅಭ್ಯಾಸದ ದೃಷ್ಟಿಯನ್ನು ಕುದುರಿಸುವಲ್ಲಿ 
ಈ ಪುಸ್ತಕವು ಪ್ರಯೋಜನಕಾರಿಯಾದೀತು (ಸಾಸಮಾ. 1%, ಅರಿಕೆ), 

[ಕುದುರು, + -ಇಸ್ಕು] 

ಕುದುರು, (ಕ್ರಿ). ೧. ವೃವಸ್ಥೆಗೆ ಬರು; ಸ್ಥಿಮಿತಕ್ಕೆ ಬರು; ನೆಟ್ಟ 
ಗಾಗು; ಸರಿಹೊಂದು; ಹೊಂದಿಕೆಯಾಗು : ಕುದುರುವುದದೆಂತು 
ಈಯವ್ಮವಸ್ಥೆಯ ಪಾಡು (ಮಂಕುಕ. ೧೮) ; ಪರಿಚಯ ಕುದುರಿದ ಮೇಲೆ 

- ತಾನೊಬ್ಬನೇ ಸಾಲೆಗೆ ಹೋಗುತ್ತೇನೆಂದ (ಕಂಬಹು. ೬೩) ; ಸರೆದಾ 

ರರೆ ಜಾತಕಗಳನ್ನು ತಂದು ಹೋಲಿಸಿ ನೋಡಿದರೂ ಯಾವುದೂಸರಿಯಾಗಿ 
ಕುದುರಲಿಲ್ಲ (ರೂರಾಣಿ. ೩೦). ೨. ಒದಗು; ಏರ್ಪಡು : ನಿಮ್ಮನೋಡು 
ತಿರೆ ಕುದುರುವುದರಿವು (ಗಣೇಶ. ೪-೮೧); ಅವರಲ್ಲಿ ಸೌಹಾರ್ದ ಸ್ವಲ್ಪ 
ಮಟ್ಟಿಗೆ ಕುದುರಿತು (ಯೋಧಪು. ೫೨). ೩. ಬೆಳೆ; ವೃದ್ಧಿಯಾಗು ; 
ಏಳಿಗೆ ಹೊಂದು : ವರದಪ್ಪನಾಯಕನ ರತ್ನ ವ್ಯಾಪಾರ ಕುದುರಿ ಕೋಟ 
ಹೊನ್ನು ವರಮಾನ ಬಂದಿತ್ತು (ಹೇಮಕೂ. ೪); ಕನ್ನಡಭಾಷೆ ಆ ವೇಳೆ 
ಗಾಗಲೇ ಚೆನ್ನಾಗಿ ಕುದುರಿತ್ತೆ ಂಬುದನ್ನು ತಿಳಿಸುತ್ತದೆ. (ದ್ಭಾವಿವಿ. ೭೪). 


ಕುಲೆಸೊಪ್ಪು 


ಸೊಪ್ಪಿನ ಕಾಟಿವಂತೆ. ಆ ಸೊಪ್ಪು ಕಾಡುದಾರಿಯಲ್ಲಿ ನಮಗೆ ತಾಗಿದರೆ 
ನಮ್ಮ ದಾರಿ ಖಂಡಿತಕ್ಕೂ ತಪ್ಪಿ ಗೋಳಾಗುವುದು (ಕಂಬಹು. ೭೪). 
[ಗ * ಸೊಪ್ಪು) 
ಕುಲೇಂದ್ರ (ನಾ). ಕುಲಕ್ಕೆ ಒಡೆಯ; ಮನೆತನದ ಮುಖಂಡ : | 5 
ಹಿಮಕರ ಕುಲೇಂದ್ರ ಕೇಳ್‌ (ಜೈ ಮಿಭಾ. ೨೦-೧). 
[ಕುಲ * ಇಂದ್ರ) 
ಕುಲೋದ್ಧಾಮ (ನಾ). ಕುಲದಲ್ಲಿ ಶ್ರೇಷ್ಠನಾದವನು: ನೃಪಕುಲೋ 
ದ್ಹಾಮ ಜನಮೇಜಯ (ಜೈಮಿಭಾ. ೧೭-೬೦). [ಕುಲ * ಉದ್ದಾಮ] 
ಕುಲೋದ್ಧಾರಕ (ನಾ). ಕುಲ ಅಥವಾ ವಂಶಕ್ಕೆ ಏಳ್ಗೆಯನ್ನುಂಟು |10 
ಮಾಡುವವನು: (8). [ಕುಲ + ಉದ್ಧಾರಕ) 
ಕುಲೋದ್ಭನ (ನಾ). ೧. ವಂಶದಲ್ಲಿ ಹುಟ್ಟಿದವನು: ಶಶಿಕು| | 
ಲೋದ್ಭವ ಯುಧಿಸ್ಮಿರ ನೃಪನ ಕುದುರೆ ಗಡ (ಜೈಮಿಭಾ. ೧೬-೨). 

೨. ಕುಲೀನ; ಕುಲಜ. [ಕುಲ + ಉದ್ಭವ) 
ಕುಲೋದ್ಯೂತೆ (ನಾ). ಕುಲೀನ; ಸತ್ಯುಲದಲ್ಲಿ ಹುಟ್ಟಿದವನು: |13 
ಕುರೋದ್ಯೂತರುಂ ತತ್ವವೇದಿಗಳುಂ ಮನೆವಾಟನಾಸೆವಡಲಾಗದು 

(ಶಾಂತಿಪು. ೪-೮೨ ವ). [ಕುಲ + ಉದ್ಯೂತ] 
ಕುಲೋನ್ನತಿ (ನಾ). ಕುಲದ ಅಭ್ಯುದಯ್ಯ- ಏಳಿಗೆ: ಕನಕ 
ಶಾಂತಿ ಕುಲೋನ್ನತಿ ಪುಟ್ಟಿ ಪುಟ್ಟಿದಂ (ಕಾಂತಿಪು. ೮-೧೧೬). 
[ಕುಲ 4 ಉನ್ನತಿ) 
ಕುಲೋರ್ವೀಧರ (ನಾ). - ಕುಲಗಿರಿ: ಕುಲೋರ್ನೀಧರಮೇಟುಂ 
ದ್ವೀಪವೇಟುಂ ಬೆರಸು (ಜಗನಿ. ೩-೬೩). [ಕುಲ + ಉರ್ಪಿೀೀಧರ] 
ಕುಲ್ಮಾಷ (ನಾ). ೧. ಹುಳಿಗಂಜಿ. ೨. ಅರ್ಧ ಬೆಂದ ಧಾನ್ಯ. | 
೩. ಅಲಸಂದಿ; ಕಾಡುದ್ದು : *ಯಾವಕಃ, ಕುಲ್ಮಾಷಃ - ಕಾಡುದ್ದು 


ಕುಲೆಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ಅದೊಂದು pe 
| 


20 


೧೯೬೯ 


ಕುವತ್ತು 


ಕುಲ್ಲ (ನಾ). ೧. ದುಷ್ಪನಾದವನು; ಅಲ್ಪ; ನೀಚ: ಕುಲ್ಲರೆಡೆ 
ಯಲ್ಲೋದಿ ಕೊಂಕದಿರ್ದುನೆನೆಂದು (ಲಿಂಗಪು. ೧-೨೨). ೨. ಚಿಕ್ಕವನು; 
ಕಿರಿಯವನು: ಶಿಳಿದವರ್‌. ತಿಳುಪಬೇಹುದು ಕುಲ್ಲರಾದರಿಗೆ 
(ವಿವೇಭ. ೮-೫೩). (ಗು). ೩. ಚಿಕ್ಕದಾದ; ಸಣ್ಣದಾದ. 
೪. ಕಿರಿಯ ; ಕನಿಷ್ಠ. ೫. ನೀಚ; ಅಧಮ. [ಆ ಸಂ. ಖುಲ್ಲ) 

ಕುಲ್ಲತನ, ಖುಲ್ಲತನ (ನಾ). ೧. ಸಣ್ಣತನ; ಅಲ್ಪತೆ; ಕ್ಷುದ್ರತೆ: 
ಸೊಲ್ಲು ಬಳ್ಳಿತ್ತಲ್ಲಾ ಎಂದು ಎಲ್ಲರೊಳಗೆ ಹೇಳುವ ಕುಲ್ಲತನ ಬಲ್ಲತನವ 
ನೊಲ್ಲ ಆರ್ಕೇಶ್ವರ ಲಿಂಗ (ಮಧುವ, ೫೫). ೨. ಸಂಕೋಚ : 
ಕುಲ್ಲತನವೇಕುಳಿದ ಪಣ್ಣಮನದಣಿಯುಂಡು , . . ಸುಖಿಸುವುದೆನಲು 
(ಪ್ರೌಢರಾ. ೫-೨೮). ಖುಲ್ಲತೆನ : ೧. ಎನ್ನಲ್ಲಿ ನಿಮಗೆ ಖುಲ್ಲತನ-ಬೇಡ 
(ಸರ್ವವ. ೫೫-೨೯೧) ; ಖುಬ್ಲತನದಲಿ ವಿಕೃತ ವೇಸದಲಲ್ಲಮನೆ ತಾ 
ಬಂದನೈ ಸಲೆ (ಪ್ರಭುಲೀ. ೭-೧೮); ಬೆನ್ನಿತ್ತು ಓಡಿ ಬದುಕಿಕೊಳ್ಳುವ 
`ಖುಬ್ಲತನಕ್ಕಿಳಿದು (ಸುಗುಗಂ. ೧೧೫-೧೬). [ಕುಲ್ಲ + -ತನ] 

ಕುಲ್ಲಾ, ಖುಲ್ಲ, ಖುಲ್ಲಾ (ಗು). ೧. ತೆರೆದ; ತೆರವಾದ; ಸ್ಪಷ್ಟ 
ವಾದ; ಪ್ರಕಟವಾದ; ವಿಸ್ತರಿಸಿದ: (ಕ). ಖುಲ್ಲ: ಮೊಹರು ಮಾಡಿ 
ಶಿರೂವ ಪ್ರಕಾರ ಖುಲ್ಲ ತಸದೀಕು (ಎಕ. 111, ತಿರುಮ. ೫೭-೩೨; 1055). 
ಖುಲ್ಲಾ : ಪೋಲೀಸ್‌ ಚೌಕಿಗೆ ಹೋದಮೇಲೆ ಕೀಲಿ ಖುಲ್ಲಾ ಅಗಲಿ 
(ಹೊಸಂಸಾ. ೧೧೫). ೨. ಬರಿದಾದ; ಶೂನ್ಯವಾದ: ಧುಂಡೋಜಿಗೆ 
ಏನೇನೊ ಬಾರೆದು, ತಲೆಯಂತೂ ಖುಲ್ಲಾ (ಅರರೋ. ೨೫). 

[+ ಹಂ. ಮರಾ. ಖುಲಾ) 

ಕುಲ್ಲಿ (ನಾ). ನೀಚ ಹೆಂಗಸು: ಅಲ್ಲಡೊಸ್ತವ ಬಯಸಿ ಕುಲ್ಲಿ ತಾ 

ಫೋದಂತೆ...ಎಲ್ಲಾ ಕಾಲದಲಿ ನಾನಪರಾಧಿಯರು( ಮೋಕ್ಷದೀ. ೧೦೦-೩). 


(ಕುಲ್ಬ + ಎಣ) 


| ಕೊಲ್ಲು, "ಕೊಲ್ಮ್‌' ನೋ. 


ಎಂಬರು* (ನಾಚಿರಾ, ಕ); *ಯಾವಕಃ, ಕುಲ್ಮಾಸಃ ೨ ಅಲಸಂದಿಗೆ 25 ಕುಲ್ಲು (ನಾ). ಶ್ರುದ್ರವಾದುದು; ದುಷ್ಟ್ರವಾದುದು : ಕುಲ್ಲು ಅದು ನಿನ್ನ 


ಕಾಳು, ಕಾಡುವುದ್ದಿಗೂ ಹೆಸರು” (ಸಿದ್ಧಾಂತಿ. ೨೬೯). [ಸಂ.] 

ಕುಲ್ಯ, (ನಾ). ಹಳ್ಳ; ಕಾಲುವೆ: ಕೆರೆತೊರೆ ಬೆಂಚೆ ಕುಲ್ಕಂಗಳಿಂ 
(ಕುಮಾಘು. ೨-೪); ನದನದಿ ಕುಲ್ಕ ಜಲಪೂರದಿಂ (ಜ್ಞಾನಚಂ. ೧-೬). 
೨. ಕಂದಕ, ಅಗಳು. ೩. ಒಂದು ಅಳತೆ; ಎಂಟು ದ್ರೋಣ. 

[ಆ ಸಂ. ಕುಲ್ಕಾ) 

ಕುಲ್ಕ್ಯ (ಗು). ೧. ವಂಶದಲ್ಲಿ ಹುಟ್ಟಿದ; ಕುಲಕ್ಕೆ ಸಂಬಂಧಿಸಿದ. 
(ನಾ). ೨. ಕುಲಜ; ಕುಲೀನನಾದ ವ್ಯಕ್ತಿ: ದಿವಸದಾಯವ್ಯಯ | 
ಸಂಭಾಷಣಂಗಳಿಂ ಕುಲ್ಕರೆಂ ಸೌಶಿೀಲ್ಕವೃತ್ತಿಗೆ ಸಲಿಸಿಯುಂ। 
(ಚಂದ್ರಪು. ೨-೬೦ ನ). ೩, ಕುಟುಂಬದ ಯೋಗಕ್ಷೇವನ್ನು ವಿಚಾ 
ರಿಸುವುದು. ೪. ಮೂಳೆ; ಎಲುವು: “ ಸ್ಕಿ, ಧಾತು, ಕೀಕಸಂ, 55 
ಕುಲ್ಕಂ--ಈ ೪ ಎಲ್ವುಗ (ಹಲಾಯು. ೧೦೪-೧೦). [Aೆಂ.] 

ಕುಲ್ಕ (ನಾ). ಒಂದು ಜಾತಿಯ ಕಾಡು ಜನಾಂಗ: ಕತ್ತಿಗರು 
ಕುಲ್ಕರು ಬಿಲ್ಲರು ಎಂಬ ಕಾಡು ಜನರು ಗುಜರಾತ್‌ ದೇಶದ ಕಾಡುಗಳಲ್ಲಿ 
ವಾಸವಾಗಿದ್ದಾರೆ (ಭೂಗೋಳ. ೭೭). [?) | 

ಕುಲೈ (ನಾ). ೧. ಕುಲೀನಳಾದ ಹೆಂಗಸು; ಉತ್ತಮಕುಲದಲ್ಲಿ |! 
ಹುಟ್ಟಿದವಳು: “ಉನ್ನತ ಕುಲದ ಕಾಂತೆಯುಂ ಕುಲೈಯೆಂಂಬುದು * ; | 
(ಮಂಗರಾ. ೧೩೯-೬). ೨, ತೊರೆ; ಹಳ್ಳ; ಕಾಲುವೆ; ಸಣ್ಣಹಳ್ಳ : | | 
"ಸಿಂಧುಃ... ಕುಲ್ಕಾ ಕ ದ್ವೀಪವತೀ, ಸರಿತ್‌, ರೋಧೋವಕ್ತಾ ಈ 

೨೧ತೊಟ್‌? (ಹಲಾಯು. ೧೧೦-೪೪). &. ಕಂದಕ; ಅಗಳು. 

೪. ಬದನಿಕೆಗಿಡ; ಗುಳ್ಳ, ೫. ಲಕ್ಷ್ಮಿ: “ಕುಲವಧು ನದಿನೋಹಂ [45 

ರೆಮಾರಣ್ಮ ಕುಲ್ಮಾಭಿಧಾನಂ * (ನಾನಾರ, ೪೩). (ಸಂ. ಕುಲ್ಮಾ] 


30 


ಸೊಲ್ಲು (ಸುನೀತ. ೫೦), ಯಾರಾದರೂ, ..ಕುಲ್ಬು ನುಡಿದಾರು ಎಂದು ಅವ 
ನಂತಹಬಗೆಯವರು ಯೋಚಿಸುವರು ಸ್ವಾಭಾವಿಕ(ಸವತಿ.೯೦).[£ಕುಲ್ಲ) 

ಕುಲ್ಲು (ಗು). ಒಟ್ಟು; ಎಲ್ಲ; ಸಮಗ್ರ. [-ಹಿಂ. ಕುಲ್‌) 

ಕುಲ್ಲೆ (ನಾ). ಹೊಳೆ; ನದಿ; ಹಳ್ಳ ; ಕಾಲುವೆ: ಸೆಳೆನೀರಿನ ಕುಲ್ಲೆ 
ಯೊಳೊಂದೇ ಭಲ್ಲೆಯೊಳೆಳೆ ಸಸಿಲೆಯನಿಕೃಡಿಗೆಯ್ದ (ಹೆಬ್ಬೆರ. ೧-೧೪೫). 

[< ಸಂ. ಕುಲ್ಮಾ] 

ಕುವಂಶ (ನಾ). ಹೀನ ವಂಶ; ಕೀಳು ಕುಲ: ಆರಿಗಾವುದು ದೇಶವಾ 
ಸಂಸ್ಕಾರವವರಿಗೆ ಬಿಡದು ಬುದ್ಧಿಗೆ ಬೇರುಗೊಲೆಯಲ್ಲಾ ಕುದೇಶ 
ಕುವಂಶ ಸಂಭೂತಿ (ಕುವ್ಯಾಕ. ೯-೧೯). [ಸಂ.7 

ಕುವಕ "ಕುಯಕ' ನೋ. | 

ಕುವತ್ತು, ಕುವ್ವತ್ತು, ಕೂವತ್ತು, ಕೋತ್ಯ, ಕೋತ್ತು, ಖುವತ್ತು 
(ನಾ). ೧. ತಾಕತ್ತು ; ಶಕ್ತಿ; ಸಾಮರ್ಥ್ಯ; ತ್ರಾಣ: ತಮ್ಮ ಬೆವರ 
ಹನಿಯಿಂದ ಗಳಿಸೋ ಕುವತ್ತು ತಮಗೆ ಇಲ್ಲ (ನಡುಮ ೧೦೫); ತಿಕೀಟ 
ಕೊಳ್ಳೋ ಕುವತ್ತಿದ್ದಿದ್ದರೆ (ದರ್ಶನ. ೧೯). ಕುವ್ವತ್ತು : ನನ್ನ ತಡವೋ 
ಕುವ್ವತ್ತು ಯಾವನಿಗೂ ಇಲ್ಲ (ಪರಿಲ. ೧೩). ಕೂವತ್ತು: ಅವರ 
ಕೂವತ್ತು ಹೆಚ್ಚು; ಧೈರ್ಯವು ಬಹಳ (ಧಾರ್ಮಿತೇ. ೨೩೨); ನೀವು 
ಬೇಡೋ ಅಷ್ಟು ನರದಕ್ಷಿಣೆ ಕೊಡೋ ಕೂವತ್ತು ನಮ್ಮದಲ್ಲ 
(ಸಮಜೀ. ೨೦೧). ಕೋತ್ಕ : ಕೋತ ಇದ್ದರೆ ನಿಮ್ಮ ಓಣಿಯನರು 
(ಮನೆಬೆ. ೧೯). ಕೋತ್ತು : “ಶಕ್ತಿ, ತ್ರಾಣ? (ಜಾನಕೋ. ೪೩). 
ಖುವತ್ತು: ೨. ಶಕ್ತಿಯುಳ್ಳುದು; ಬಲಶಾಲಿ: ತಿಂದು "ಖುವತ್ತಾಗಿ' 
ಇದ್ದೆವು (ಸರ್ವಮಂ. ೧೯೪). [*- ಅರೆ. ಕುವ್ವತ"] 


ಕುದುರೆಕಿವಿಮರ 


ಕುದುರೆಕಿನಿಮರ (ನಾ). ಇ ಕುದುರೆಕಿವಿಗನ ಮರ: (ಕಿ). 
[ಕುದುರೆ * ಕನ್ನಿ * ಮರ] 
ಕುದುರೆಗಂಡಿ (ನಾ). (ಕೋಟಿಯ ಗೋಡೆಯಲ್ಲಿ) ಕುದುರೆ ನುಗ್ಗು 
ವಷ್ಟು ಅವಕಾಶವುಳ್ಳ ಕಂಡಿ, ರಂಧ್ರ: ಭೂಮಾನಮುಮಂ 
ಪುಗುವ ಪೊಜಮಡುವ ನೀರಕಂಡಿಯಳುದುರೆಗಂಡಿಯ ತೆಜಫುಗಳುಮಂ 
ವಸುಷೇಣಂ ಬಳಸಿ ನೋಡುತ್ತುಂ (ಅನಂಪು. ೧೧-೮೨ ವ). 
[ಕುದುರೆ + ಕಂಡಿ] 
ಕುದುರೆಗಲ್ಲು (ನಾ). ಕುದುರೆ ಬರದಂತೆ ನಟ್ಟಕಲ್ಲು (?): ಗುಗ್ಗುರಿ 
ಗಲ್ಗುಂಡುಗಲ್ಲು ಮೊರಡಿ ಬೆಟ್ಟಿ ನುಗ್ಗುಗಲ್ಲುದುರೆಗಲ್ಲುಗಳ ಮೊಗ್ಗರ 
ದೊಳ್ಳಾ ಲಾಡ ಬಾರದು ಬಲದುರ್ಗವದಿಳೆಗೆ (ಕುರಾಸಾಂ. ೨೦-೯೬). 
[ಕುದುರೆ + ಕಲ್ಲು (ಆ ಕಲ್ಯ್‌)) 
ಕುದುರೆಗಳ್ಳೆ (ನಾ). ಕುದುರೆಯನ್ನು ಕದಿಯುವವನು; ಅಶ್ವಚೋರ: 
ಆ ಕುದುರೆಗಳ್ಳ ನಂ ತೋಣು ತೋಣಕಿನುತ ನಡೆತಂದು(ಜೈಮಿಭಾ.೪-೨೧). 
[ಕುದುರೆ + ಕಳ್ಳ] 
ಕುದುರೆಗಾಡಿ (ನಾ). ಕುದುರೆಯನ್ನು ಹೂಡಿದ ಗಾಡಿ, ಬಂಡಿ: 
ಹವಾಸೇವನೆಗೆಂದು ಕುದುರೆಗಾಡಿಯಲ್ಲಿಯೇ ಹೋಗಲಾರಂಭಿಸಿದಳು 
(ನಾಡಿಗೇ. ೫೧). [ಕುದುರೆ * ಗಾಡಿ) 
ಕುದುರೆಗಾಪು, ಕುದುರೆಗಾಹು (ನಾ). ಕುದುರೆಯ ರಕ್ಷಣೆ, 
ಕಾವಲು: ಕುಡುಕೆಗಾಪಿನ ಭಟರ ಕಣ್ಣೆ ಬಲ್ಲತ್ತಲೆಗಳಂ ದೂಳ್ಳಳಂ 
ಕವಿಸಿ (ಜೈಮಿಜಾ. ೪-೧೨). ಕುದುರೆಗಾಹು : ಕುದುರೆಗಾಹಿನ ಚತು 
ರ್ಬಲಂ ಕಂಡು ಬೊದ್ಬಿಆದು (ಜೈ ನಿಭಾ. ೪-೧೩). [ಕುದುರೆ + ಕಾಪು) 
ಕುದುರೆಗಾಲ್‌, ಕುದುರೆಕಾಲ್‌, ಕುದುರೆಗಾಲು(ನಾ).೧.ಕುದುರೆಯ 
ಕಾಲು. ೨. ಕುದುರೆಯಂತೆ ಇಡುವ ಹೆಜ್ಜೆ ; ತುದಿಗಾಲು (7): 
"ಕುದುರೆಗಾಲಿಕ್ಳು' ಪರಾ. ಕುದುರೆಕಾಲ್‌ : ೨. ಕಡುಭರದಿ ಹತ್ತಿ 
ಕೋಂಟಿಯ ಮೇಲೆ ಕುದುರೆ ಕಾಲಿಡುವುದಂ ಕಂಡೆಕ್ಕಟಿಗಳೊಳಗಣಿಂ 
ಬಂದು ಕೆಡೆನಂತೆ ಹುಯ್ದು ಬೀಳ್ವಾಗಳಾ ಕಾಲ್ಗಳಂ ತೆನೆಗಳೊಳ್ಳಟ್ಟ 
ಬಿಗಿಯೆ ಬಿಡದೆ ತಲೆಕೆಳಗಾಗಿ ಜೋಲುತ್ತಮಿರ್ದು (ಸಮ್ಯಕೌ. ೮-೩೩). 
ಕುದುರೆಗಾಲು: ೨. ಹುರುಪಿನಿಂದ ಕೋಟಿಯ ಮೇಲೆ ಹತ್ತಿದ 
ವೀರರು "ಕುದುರೆಗಾಲನ್ನು' ಇಡುವುದೇ ತಡ, ಆಡಗಿಕೊಂಡು ಕುಳಿತಿದ್ದ 
ಕಾಪಿನವರು ಕಂಡು ಒಳಗಿಸಿಂದ ಬಂದು ಅವರನ್ನು... ನೂಕಿಬಿಡುವರು 
(ಕರ್ಣಾಜ. ೩೮). &. ಕತ್ತಿವರಸೆಯ ಒಂದು ಬಗೆ: ಎಡಬಲದಲ್ಲಿ 
ತಿರುಗುವುದೂ ಭ್ರಮಣದಲ್ಲಿ ಅಶ್ವಲೀಲೆಯಿಂದ ಯಾವ ಸಾಧನೆಯು 
ಮಾಡಲ್ಪಡುವುದೋ ಅದು ಕುದುರೆಗಾಲು ಎಂದು ನುಡಿಯಲ್ಪಡುವುದು 
(ಖಡ್ಗಟೀ. ೪-೨೮). [ಕುದುರೆ 4 ಕಾಲ್‌] 
ಕುದುಕೆಗಾಲಿಕ್ಕು (ಕ್ರಿ). ಕುದುರೆಗಾಲನ್ನಿಡು; ಕುದುರೆಯಂತೆ 
ಕಾಲನ್ನು ಎತ್ತಿ ಇಡು : ಕುದುರೆಗಾಲಿಕ್ಳುತ್ತುಂ ಲತೆಯಂತೆ ಬಳ್ಳುತ್ತುಂ 
. .. ಪರೆವಕಮಾದಂತೆ ಜಡನಾಗುತ್ತು ಮಿರೆಲಾಗಡೆಂಬೀ ಮೂವತ್ತೆರಡು 
ದೋಷಂಗಳಿಂ ಹಿಂಗಿ (ಧರ್ಮಾಮೃ. ೫-೧೩೬). [ಕುದುರೆಗಾಲ್‌' + ಇಕ್ಕು] 
ಕುದುರೆಗಾಲು "ಕುದುರೆಗಾಲ್‌' ನೋ. 
ಕುದುರೆಗಾನಲ್‌, ಕುದುರೆಗಾವಲು (ನಾ). ೧. - ಕುದುರೆಗಾವು: 
ಕುದುರೆಗಾವಲ ಸುಭಟರಭತಕೊಳೊದಗಿ ಬಂದು ಕದಳೀದ್ರುಮಕ್ಕೆ 
ಕಟ್ಟದ ತುರಗಮಂ ಕಂಡು (ಜೈಮಿಭಾ. ೨೦-೯); ಕುದುರೆಗಾವಲೊಳಿರ್ದ 
ವೀರಶಾಮ್ರಧ್ವಜನ ಮಂತ್ರಿ ನಕುಲಧ್ವಜಂ (ಜೈಮಿಭಾ. ೨೫-೯). 
ಕುದುರೆಗಾವಲು: ೨. “ಕುದುರೆಯ ತಳಿ ಎಬ್ಬಿಸುವ ಸ್ಥಳ, 
ಅಶ್ಚವರ್ಧನಶಾಲೆ, ಕುದುರೆಗಾವಲು” (stud-farm. ಇಂಕನಿ). 
[ಕುದುರೆ * ಕಾನಲ್‌,] 


೧೯೩೦ 


5 


15 


20 


25 


30 


40 


45 


ಕುದುರೆಮೊಗೆ 


'ಕುದುರೆಗಾನಲು "ಕುದುರೆಗಾವಲ್‌' ನೋ: 
ಕುದುರೆಗಾಹು "ಕುದುರೆಗಾಪು' ನೋ. 
ಕಡತಗಳ 1 (ನಾ). ಕುದುರೆಯ ಮೇಲೆ ಕುಳಿತು ಮಾಡುವ 
ಯುದ್ಧ: ಸಬಳದ ಸಲ್ಲೆಹದ ಕುಂತದ ಹಥಳದ ಕುದುರೆಗಾಳೆಗದ ಬಿಂನಣ 
ದೊಳುನ್ನ ತಿಕೆವಡೆದ... ಸಬಳತ್ರಿನೇತ್ರ (ಸೌಇಇ.126-1,೩೪೩-೨೦;1226). 
[ಕುದುರೆ 4 ಕಾಳೆಗ] 
ಕುದುರೆಗಾಜ "ಕುದುರೆಕಾಅ' ನೋ. 
ಕುದುರೆಗೊಳಗನ ಗಿಡು (ನಾ). ಒಂದು ಜಾತಿಯ ಗಿಡ: 
*ಉಳದೀರ್ಥಿಕಾ- ಕುದುರೆಗೊಳಗನ ಗಿಡು? (ಓಷಧಿ. ೩೧). 
[ಕುದುರೆ * ಕೊಳಗ + ಗಿಡು] 
ಕುದುರಿಜಮೆ "ಕುದುರೆಜವಿ? ನೋ. 
ಕುದುರೆಜನಿ, ಕುದುರೆಜಮೆ, ಕುದುರೆಜವೆ (ನಾ). ಕುದುರೆಯ 
ಬಾಲದ ಕೊದಲು: ಆಕೆಯ ಕೂದಲು ಕುದುರೆಜವಿಯಾಗಿದೆ (ರೂಢಿ). 
ಕುದುರೆಜಮೆ : (8). ಕುದುರೆಜವೆ : (8). [ಕುದುರೆ * ಜನಿ] 
ಕುದುರೆಜವೆ "ಕುದುರೆಜವಿ' ನೋ. 
ಕುದುರೆಜೂಜು (ನಾ). ಕುದುರೆಗಳ ಜೂಜು, ಪಂದ್ಯ, ಓಟದ 
| ಸ್ಪರ್ಧೆ: ಆ ಜನರು ಜೀವನರೆಸಿಕರಾಗಿದ್ದರು ; ಕುದುರೆ ಜೂಜನ್ನಾಡು 
| ತ್ತಿದ್ದರು (ಭಾರದ. ೫೬೭). [ಕುದುರೆ 4 ಜೂಜು] 
ಕುದುರಿನಗೆ (ನಾ). (ತಿರಸ್ಕಾರೆ ಸೂಚಕವಾಗಿ) ಕುದುರೆಯ ಕೆನೆತ 
ದಂತೆ ನಗುವುದು: ಕುದುರೆನೆಗೆ ನಕ್ಕನಸುರಂ ತಿರಸ್ಕರಿಸುವೋಲ್‌ 
( ಶ್ರೀರಾಮಾ. ೪೯೦-೨೨). [ಕುದುರೆ 4 ನಗೆ) 
ಕುದುರೆಬಚ್ಚೆ (ನಾ). ಒಂದು ಬಗೆಯ ಅಟ; ಚಪ್ಪಟಿಕಲ್ಲು 
ಮೊದಲಾದುವುಗಳೊಡನೆ ಆಡುವ ಒಂದು ಆಟಿ: (ಕಿ). 
[ಕುದುರೆ + ಬಚ್ಚ] 
ಕುದುರೆಜಾಲದ ಗಿಡ (ನಾ). ಒಂದು ಔಷಧಿ ಗಿಡ; ಹಸುರು 
ರಿಬ್ಬನ್‌ ಗಿಡ; ಕುದುರೆ ಬಾಲಪಗಿಡ : (ನೈಔಗಿ. ೭೭-೧೫೭೨). 
[ಕುದುರೆ * ಬಾಲ * ಗಿಡ (ಆ ಗಿಡು)) 
ಕುದುರೆಬೆಡಗ (ನಾ). ಕುದುರೆಯನ್ನು ನಡಸುವುದರಲ್ಲಿ ನೈಪುಣ್ಯ 
ವನ್ನು ಪಡೆದವನು; ಕುದುರೆ ಸವಾರಿಯಲ್ಲಿ ಜಾಣ್ಮೆಯುಳ್ಳವನು: 
ಕುದುರೆಬೆಡಗನ್‌ ಅರ್ತೆಂಬರೀಸ್‌ ಬಿಲ್ಲಜಾಣನ್‌ ಈ ಮಾಯಸ್‌ 
(ಪಾರಸಿ, ೩-೧೨). [ಕುದುರೆ + ಬೆಡಗ (೮ ಬೆಡಂಗ)] 
ಕುದುರೆಮಸಾಲೆ, ಕುದುರೀಮಸಾಲೆ (ನಾ). ಕುದುರೆಗೆ ತಿನ್ನಿಸುವ 
ಒಂದು ಸೊಪ್ಪಿನ ಗಿಡ; ಒಂದು ಔಷಧಿ ಗಿಡ: ಕುದುರೆ ಮಸಾಲೆ, 
ಊಸರ್ನಾ ಸೊಪ್ಪು (ಮೈಔಗಿ. ೫೩-೧೦೫೫). ಕುದುರೇಮಸಾಲೆ:(8). 
[ಕುದುರೆ + ಮಸಾಲೆ] 
ಕುದುರೆಮಾಡು (ಕ್ರಿ). ಕುದುರೆಯನ್ನಾಗಿ ಮಾಡು ; (ಬೆನ್ನಮೇಲೆ 
ಕುಳಿತು) ಸವಾರಿಮಾಡು: ಮೇಯುನೆತ್ತಿನ ಬೆನ್ನ ಕುದುರೆ 
ಮಾಳ್ಪುದು ಕೋ (ಕಾಲೂರ. ೫೩-೮೨). [ಕುದುರೆ * ಮಾಡು) 
ಕುದುರೆಮುಖ (ನಾ). ೧. ಕುದುರೆಯ ಮುಖ. ೨. ಕುದುರೆಯ 
ಮುಖದ ಆಕಾರದಲ್ಲಿರುವ ಒಂದು ಬೆಟ್ಟದ ಹೆಸರು; ಪಶ್ಚಿಮ 
ಘಟ್ಟದ ಒಂದು ಭಾಗ: ಕುದುರೆಮುಖದ ಗಣಿ ಪ್ರಸಿದ್ಧವಾದುದು 
(ರೂಢಿ). [ಕುದುರೆ + ಮುಖ] 
ಕುದುಕೆಮೊಗ (ನಾ). ಕುದುರೆಯ ಮುಖ. 
ಕುದುಕೆನೊಗದವ - ಕುದುರೆಯ ಮುಖವುಳ್ಳವನು: ಕಕ್ತೆ 
ಮೊಗ ಕುದುರೆಮೊಗದವರ ದೇಶಂಗಳಂ ಕಂಡನಾ ಕಲಿಪಾರ್ಥನು 
(ಜೈ ಮಿಛಾ. 9೬-೨೦). [ಕುದುರೆ * ಮೊಗ) 


ಕುದುಕಿಯಾಟಿ 


ಕುದುರೆಯಾಟಿ (ನಾ). ಕೋಲು ಅಥವಾ ಮನುಷ್ಯನ ಮೇಲೆ 
(ಕುದುರೆಯ ಮೇಲೆ ಕುಳಿತಂತೆ) ಕುಳಿತು ಆಡುವ ಮಕ್ಕಳ ಒಂದು 
ಆಟ: ಮಕ್ಕಳು ಕುದುರೆಯಾಟ ಆಡುತ್ತಿವೆ (ರೂಢಿ) [ಕುದುರೆ + ಆಟ] 
ಕುದುರೆಯಾಡು (ಕ್ರಿ). ಕುದುರೆಯ ಆಟವನ್ನು ಆಡು: ಮರಗುದುಕೆ 
ಯಲಿ ಮರವ ಮರೆತು ಮಕ್ಕಳು ಕುದುರೆಯಾಡುವೊಲು ಕೆಲಸವಲ್ಲದೆ 
ನುಡಿಯನರಿಯಂ (ಹೆಬ್ಬೆರ. ೭-೧೦೧). [ಕುದುರೆ + ಆಡ್ಕು] 
ಕುದುರೆರಾಹುತ (ನಾ). ಕುದುರೆಯ ಸವಾರ, --ರಾವುತ; ಅಶ್ವದಳ 
ದವನು: (೪). [ಕುದುರೆ * ರಾಹುತ] 
ಕುದುರೆವರದ (ನಾ). ಕುದುರೆವ್ಯಾಪಾರಿ: ನಲಿದರು ರಾಯಭಾರಿಗಳು 
ಸಹಣಿಗಳಂದುಲಿದರಾ ಕುದುರೆವರದರು (ಕುರಾಸಾಂ. ೯-೭೭). 
[ಕುದುರೆ *- ಪರದ] 
ಕುದುರೆವಳೆಯ (ನಾ). ಕುದುರೆಯ ತುಂಟತನವನ್ನು ತಡೆಹಿಡಿಯು 
ವುದಕ್ಕಾಗಿ ಕಟ್ಟು ವ ಸೊಂಟಪಟ್ಟಿ; ತಂಗುಪಟ್ಚಿ: *ವಳಿಯೆ 
ನಲ್ಕುದುರೆವಳೆಯಂ* (ಶಬ್ದಮಂ. ೪೨). [ಕುದುರೆ 4 ವಳೆಯ] 
ಕುದುರೆನಾಹನ (ನಾ). ೧. ದೇವಾಲಯದ ಉತ್ಸವಮೂರ್ತಿಯ 
ನ್ಸೇರಿಸಿ ಮೆರವಣಿಗೆ ಮಾಡ ಲು ಉಪಯೋಗಿಸುವ ಮರದ 
ಅಥವಾ ಲೋಹದ ಕುದುರೆ. ೨. ಇಂತಹ ವಾಹನದ ಮೇಲೆ 
ಮೂರ್ತಿಯನ್ನಿರಿಸಿ ಮಾಡುವ ಉತ್ಸವ : ಇಂದು ದೇವಾಲಯದಲ್ಲಿ 
ಕುದುರೆನಾಹನ (ಕೂಢಿ)."ಗರುಡವಾಹನ' ಪರಾ. [ಕುದುರೆ + ವಾಹನ] 
ಕುದುರೇಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ: (ಕ)- 
[ಕುದುರೆ 4 ಬಳ್ಳಿ] 
ಕುದುಕೇಮಸಾಲೆ "ಕುದುರೆಮಸಾಲೆ ನೋ. 
ಕುದುವ್ರೈ (ನಾ). ಮನಸ್ಸಿನ ಕುದಿತ; ಅತಿಯಾದ ಬಯಕೆ; 
ಆಸೆ - ಆಕಾಂಕ್ಷೆ: ನಾಡುನಾಡಿನ ಜೀತ ಜೀವಿಕೆ ಇವರ ಕುದುವಿಗೆ 
ಸೆರೆಗಳು ಇವರ ಹೆಜ್ಜೆಯ ನೊಗದ ಭಾರಕೆ ಬೆವರುತಾತ್ಮವು ಕುಸಿವುವು 
(ದ್ರಾಕ್ಷಿದಾ. ೪೪). [೮ ಕುದಿ, + -ವು] 
ಕುದುವ್ರು (ನಾ). ಪಡೆದುಕೊಂಡ ಸಾಲಕ್ಕೆ ಆಧಾರವಾಗಿ ಇಡುವ 
ವಸ್ತು; ಒತ್ತೆ; ಈಡು; ಅಡವು; ಅಡಮಾನ: (ರೀವ್‌). 
[ದೇ.॥ ತಮಿ. ಕುದುವೈ ; ತೆಲು. ಕುದವ, ಕುದುವ] 
ಕುದೃಷ್ಟಾಂತ (ನಾ). ಕೆಟ್ಟದೃಷ್ಟಾಂತ; ದೋಷಯುಕ್ತವಾದ 
ಉದಾಹರಣೆ : ತದುಸನ್ಮಸ್ತಕುಹೇತು ಕುದೃಷ್ಟಾಂತಾನರ್ಥಕ ವಚನ 
ರಚನಾಪ್ರಳಾಪಮಂ (ಆದಿಪು. ೨-೯ ವ). [Xo.] 
ಕುದೃಷ್ಟಿ (ನಾ). ೧. ದುರ್ಬಲವಾದ ನೋಟಿ: (8). ೨. (ನೋಟ 
ದಿಂದ ಇತರರಿಗೆ) ಕೆಡಕನ್ನುಂಟುಮಾಡುವ ಕಣ್ಣು ; ಕೆಟ್ಟಕಣ್ಣು: 
(ಕಿ). ೩. ಕೆಟ್ಟಜ್ಞಾನ; ಮಿಥ್ಯಾಜ್ಞಾನ: ಜನಿತ ಕುದೃಷ್ಟಿ ಭ್ರಮ 
ಮತಿಘನಮೋಹ ತಮಃಪಟಾವೃತಂ ಜಗಂ (ಚಂದ್ರಪು. ೯-೩೦). 
೪. ದೋಷಯುಕ್ತವಾದ ವಿಚಾರವುಳ್ಳವನು ; ದುಷ್ಟವಾದ ಮತ 
ಸಿದ್ಧಾಂಶವನ್ನವಲಂಬಿಸಿದವನು : ಕುಶೀಲ ಕುತ್ಸಿತಾಚಾರ ಕುವೇಷ 
ಕುದೃಷ್ಟಿಗಳುಂ (ಆದಿಪು. ೫-೪೧ ವ). [ಸಂ.) 
ಕುಡೆ (ನಾ). ಸಂಕೋಲೆ; ಕಟ್ಟು; ಬಂಧನ: (8). 
(ದೇ. ॥ ತಮಿ. ಕುದೈ, ಕುದೆ ; ಮಲ. ಕುಡೆ] 
ಕುದ್ಧರ "ಕುದ್ರ' ನೋ. 
ಕುದ್ಧರಗೇಡಿ "ಕುದ್ರಗೇಡಿ' ನೋ. 
ಕುದ್ಧಲ "ಕುದ್ರ' ನೋ. 
ಕುದ್ಧಲಗೇಡಿ "ಕುದ್ರಗೇಡಿ' ನೋ. 
ಕುದ್ಧಲಗೇಡಿತನ "ಕುದ್ರಗೇಡಿತನ' ನೋ. 


೧೯೩೧ 


25 


45 


ಕುದ್ರಗೇಡಿ 


ಕುದ್ಧಾಲ, ಕುದ್ದಾಳ (ನಾ). ೧. ನೆಲವನ್ನು ಅಗೆಯುವ ಒಂದು 
ಸಾಧನ; ಗುದ್ದಲಿ: “ಗೋದಾರಣಂ, ಕೂ£ಕು]ದ್ದಾಲಂ- ಈ ೨ 
ಗುದ್ದಲಿ (ಹಲಾಯು. ೯೪-೪೨೩); ಧರೆ ಕುದ್ದಾಲಹತಕ್ಕೆ ಸರಿಸಿ 
ಕರಂತಾಂ ಪೆತ್ತಳಿಂತೆನ್ನಂ (ಕುಸುಮಾ. ೯-೩೧) ; ಕುದ್ದಾಲದಿಂದ ಗರ್ತಂ 
ಗೈಯಲ್‌ (ವೆಂಕಾರಾ. ೩-೧-೪೧); ಕಾಡಿನೊಳ್‌ ಕಂದಮೂಲವ 
ನಗೆಯೆ ಕುದ್ದಾಲವೊಂದಿರಲಿ (ಶ್ರೀರಾಮಾ. ೬೯-೩೭೮). ೨. ಒಂದು 
ಜಾಕಿಯ ಗಿಡ; ಕೆಂಗಾಂಚಾಳ: *ಕೋವಿದಾರೆ, ಚಮರಿಕಃ, 
ಕುದ್ದಾಲಃ, ಯುಗಪತ್ರಕಃ - ಈ ೪ ಕೆಂಪು ಕಾಂಚಿವಾಳದೆ ಗಿಡ, 
ಕೆಂಗಾಂಚಾಳ ಹೂನ್ವಿನ ಗಿಡ? (ಸಿದ್ಧಾಂತಿ. ೧೦೨); ಉನ್ನತದ ಕುದ್ಧಾಲ 
ಕಪ್ಪುರ'ಚೆನ್ನ ಮುತ್ತುಗವಗಿಲು ನಾನಾವರ್ಣದುತ್ತಮ ಶರುಗಳಿಂ 
ದೆಸೆದುದು ಮಹೋದ್ಯಾನ (ಪ್ರಹ್ಲಾಡ. ೧೩-೪) ; ಮಿನುಗುವ ಕುದ್ದಾಲ 
ಮಾಧವಿ ಕಲ್ಲಾರ. ಅನುಪಮ ಸಪ್ತಪರ್ಣಗಳ (ಜ್ಞಾನಡ. ೨೫-೬೦). 
ಕುದ್ದಾಳೆ: ೧, “ಗೋದಾರಣಂ ಕುದ್ದಾಳೆಮೆನಲು ಗುದ್ದಲಿ ಹಾರೆ 
ಭೇದಿಯಕ್ಕುಂ* (ಮಂಗರಾ. ೧೦೯-೨) ; ಕಾಡವರಾಯ ಕುಜ ಕುದ್ದಾಳ 
ಜಗದ ಗೋಪಾಳ ಪಟ್ಟ (ಎಕ. 1%, ಚನ್ನಪ. ೫೧-೪ ; 1324) ; ಭವದ 
ಜಾಳಮೂಲಕ್ಕೆ ಕುದ್ದಾಳನಾಗುತ್ತೆ (ಸಿದ್ದೇಪ. ೧-೧೪). ೨, ಆಲವಂಬಟ್ಟಿ 
ತಗ್ಗಿ ನೆಗ್ಗಿಲು ಬೇಲಿಬೊಬ್ಬುಲಿ ಬಕುಳ ಶಮಿ ಕುದ್ದಾಳ ಗುಗ್ಗುಳ ಹೊನ್ನೆ 
(ಕೊರರಾ. ೩-೧-೨೮). (ಸಂ. 

ಕುದ್ದಾಳ "ಕುದ್ದಾಲ' ನೋ. 

ಕುದ್ಧಾಳಿ (ನಾ). ಗುದ್ದಲಿ: ಭೌಮನೆನಲಿಳೆಮಣ್ಣು ನೀನು ಸುಭೌಮ 
ನೆಂಮ್ರುತ ಕುರಿತು ಅಗಿವಂತಾ ಮಹಾಕುದ್ದಾಳಿಯಂಗಾಂಗವನು 
ಕೊಚ್ಚಿಡುವ (ಪಶುಭಾ. ೨೩-೪೦). [€ ಸಂ. ಕುದ್ದಾಲ] 

ಕುದ್ರ, ಕುದ್ದರೆ, ಕುದ್ದಲ, ಖುದ್ದರ, ಖುದ್ರ (ಗು). (ಉಕ) 
೧. ಕೀಳಾದ; ತುಚ್ಛವಾದ; ಹೀನವಾದ; ದುಷ್ಟ. (ನಾ). 
೨. ಕ್ಷುದ್ರನಾದವನು; ಅಲ್ಪ;' ಕೀಳ. "ಕುದ್ರಗೇಡಿ' ' ಪರಾ. 
ಕುದ್ದರ, ೨. "ಕುದ್ದರಗೇಡಿ' ಪರಾ. ಕುದ್ದೆಲ: ೩. ಕರುಬು; 
ಅಸೂಯೆ: ಕುದ್ಧಲವು ಕಡೆಗೆಟ್ಟು ಗದ್ದ ಗದ್ದಲ ಮುಣಗಿ ಸದ್ದು 
ಸದ್ದಾತು ಶಿವನಾಮ (ಕನ್ನಜಾ. ೨೩೨). ಖುದ್ಧರ. "ಖುದ್ದರಗೇಡಿ' 
ಪರಾ. ಖುದ್ರ. "ಖುದ್ರಗೇಡಿ' ಪರಾ. [ಆ ಸಂ. ಕ್ಷುದ್ರ] 

ಕುದ್ರಕ (ನಾ). [ನಾಟ್ಯ] ಒಂದು ನೃತ್ಯಭಂಗಿ: ಸ್ವರತತಿ ವಾದ್ಮಡೊಳ್‌ 
ನೆಗಟಿಕಿ , , . ಸರಿಪಮತಂಬಿತಂತತಿ ವಿಕುದ್ರಕ ಕುದ್ರಕಮೆಂಬ ಭೇದ 
ದೊಳ ಪರಿಣತಿ ರಂಜಿಸುತ್ತುಮಿರೆ ನರ್ತಿಸಿದರ್‌ ಪೊಸ ದೇಸೆಕಾರ್ತಿಯರ್‌ 
(ಅಜಿಪು. ೫-೩೧). [?) 

ಕುದ್ರಗೇಡಿ, ಕುದ್ದರಗೇಡಿ, ಕುದ್ದಲಗೇಡಿ, ಖುದ್ಧರಗೇಡಿ, ಖುದ್ರ 
ಗೇಡಿ (ನಾ). (ಉಕ) ೧. ಬಹಳ ಕೆಟ್ಟವನು; ಅತಿದುಷ್ಟ; 
ಧೂರ್ತ; ಬೇರೆಯವರ ಏಳಿಗೆಯನ್ನು ನೋಡಿ ಕರುಬುವವನು : 
ಅವನಂಥ ಕುದ್ರಗೆ ಡಿ. ಮೂರುಲೋಕದಲ್ಲಿ ಹುಡುಕಿದರೂ ಸಿಗನು 
(ರೂಢಿ). ೨. ಶುಂಟಿ; ಕಿಡುಗೇಡಿ: ಇದಕ್ಕೆ "ಕೋತಿನಟ'ನೆಂದು 
ಹೆಸರಿಟ್ಟವನು ಯಾವನೊ ರಸಿಕ ಅನುಭವಿಕನೆ ಇರಬೇಕು. ಏಕೆಂದರೆ 
ಇದು ಒಮ್ಮೊಮ್ಮೆ ಬಲು ಕುದ್ರಗೇಡಿಯಾಗುತ್ತದೆ (ಗಾಳಿ ಪ. ೬). 
ಕುದ್ಧರಗೇಡಿ: ೧. ಕುದ್ದರಗೇಡಿಗಳು ಸಜ್ಜನರ ಮೇಲೆ ಇಲ್ಲದ 
ದೋಷವನ್ನು ಆರೋಪಿಸುತ್ತಾರೆ (ಕೂಢಿ). ಕುದ್ಧಲಗೇ ಡಿ: 
೧. *ಕುದ್ದಲಗೇಡಿ - ಅಸೂಯೆಸಡುವವ.? (ಜಾನಕೋ. ೪೮). "ಕುದ್ದಲ 
ಗೇಡಿತನ' ಪರಾ. ಖುದ್ಧರಗೇಡಿ: ೨. ಭಂಗಾರದಂಥಾ ಸಂಸಾರ 
ಆಗೂದನ್ನ ನೋಡದ ಖುದ್ದರಗೇಡಿ ಅದು (ದೀಪನಿ. ೧೫೩); ಮಹಾ 
ಖುದ್ಧರಗೇಡಿ ಅಂವಾ! .. . ಅವಗ ನನಗ ಆಗಕದ (ಆಮಸಥಿ. ೫). 

122 


ಕುದ್ರಗೇಡಿತನ 


ಖುದ್ರಗೇಡಿ; ೧. ಅಡ್ಡಿಮಾಡಿದ ಭಾವ ನಾನುಟ್ಟು ಬರುವಾಗ 
ಖುದ್ರಗೇಡಿ ನೆಗ್ಗೆಣ್ಣಿ ಕುದಿವೋಳಲ್ಲ (ಕರ್ಣಾಕ. ೭೯೮); ಖುದ್ರಗೇಡಿಯೇ 
ನನ್ನೊಡನೆ ಇಂಥ ಕುಚಾಳಿಯನ್ನು ಮಾಡಿದಿಯಾ? (ಸವಶೀ. ೧೩೬). 
[ಕುದ್ರ * ಕೇಡಿ] 
ಕುದ್ರಗೇಡಿತನ, ಕುದ್ದಲಗೇಡಿತನ (ನಾ). ಅಸೂಯೆ ಪಡುವಿಕೆ; 
ಕರುಬುವಿಕೆ: “ಹೊಟ್ಟೆಕಿಚ್ಚು ಮಾಡುವಿಕೆ (ಜಾನಕೋ. '೩೮). 
ಕುದ್ಧಲಗೇಡಿತನ: ಹೀಗಿದ್ದರೂ ಇಂಥ ಒಣ ಕುದ್ದಲಗೇಡಿತನ 'ಒಣ 
ದಿಮಾಕ ಇಲ್ಲಾ: ನೋಡಿರಿ ೪: ೧೧೪). [ಕುದ್ರಗೇಡಿ + -ತನ] 
ಕುದ್ರಾಳ (ನಾ). (ಕರಾ) ಒಂದು ಬಗೆಯ ವಿಷದ ಹಾವು: ಅದು 
ಕುಶ್ರಾಳ: ಕುದ್ರಾಳ ಅಂದರೆ ಬಹಳ ವಿಷದ ಹಾವೆನ್ನು ತ್ತಾರೆ; ಕಚ್ಚಿದಲ್ಲಿ 
ಕೊಳೆಯುತ್ತದೆ 'ಎನ್ನುತಿದ್ದ ಅಪ್ಪ (ಸ್ವಪ್ನ ಹೊ. ೧೫). [2] 
ಕುಧರ (ನಾ). ೧. ಬೆಟ್ಟ; ಪರ್ವತ: *ಧರಮದ್ರಿ ಕುಧರಂ... 
ಗೋತ್ರಮೆನಲು ಬೆಟ್ಟಿಕ್ಕೆ ನಾಮಂ? (ಮಂಗರಾ. ೨೯-೧); ಅನೋಕಹ 
ನಿಕುರುಂಬಮಂ . . . ಕುಧರದ ಸುತ್ತಲೊಟ್ಟ ಸುಡುವುದುಂ (ಜಗವ. 
೮-೩೪) ; ವಿಜಯಾರ್ಧಕುಧರದಂತೆ ಅಶೇಷ ವಿದ್ಯಾಧರ ನಿವಾಸಮುಂ 
(ಪುಸ್ತ. ೯-೩೦ ವ). ೨. ಕುತ್ಸಿಶವಾದ ವೇಷವನ್ನು ಧರಿಸಿದವನು; 
ಕೆಟ್ಟವೇಷವನ್ನು ಹಾಕಿರುವವನು. ೧, ೨: ಹರನಂತೆ ಕಾನನಾಂತ 
ಕರದ್ರಿಯಂತೆ ಕುಧರರು ದಿವಿಜರಂದದಿ ವಿಶೇಷಭುಕ್ತರು ಶೀತಕರನಂತೆ 
ದೋಷಿಗಳು (ಹಡಕಾ. ೫-೪). [ಸಂ.) 
ಕುಧರಜಾರ್ಧಾಂಗ (ನಾ). ಪಾರ್ವತಿಯೇ: ಅರ್ಧಶರೀರವಾಗಿ 
ಉಳ್ಳವನು; ಅರ್ಧನಾರೀಶ್ವರ; ಶಿವ: ನಗರದ ಮಧ್ಯ... ಕುಧ 
ರಜಾರ್ಧಾಂಗ ಪರಮೇಶ್ವರನ ಭವನಮಿದೆ (.ನವಮೋ. ೨-೬೨). 
[ಸಂ. (ಕುಧರಜಾ + ಆರ್ಧಾಂಗ)] 
ಕುಧರಣೆ (ನಾ). ಪರ್ವತರಾಜನ ಮಗಳು ; ಹಿಮವಂತನ ಮಗಳು; 
ಪಾರ್ವತಿ; ಗಿರಿಜೆ. "ಕುಧರಜಾರ್ಧಾಂಗ'? ಪರಾ. 
[೭ ಸೆಂ. ಕುಧರಣಾ] 
ಕುಧರಸ್ಥ (ನಾ). ೧. ಬೆಟ್ಟದಲ್ಲಿ ವಾಸಿಸುವವನು ; ಗಿರಿವಾಸ: ಮಧು 
ಸೂದನ ಮಾರಮಣ ಮನೋಹರ ವಿಧಿಶಿವವಂದ್ಯ ವಿಶ್ವೇಶ. . ,ಕುಧರಸ್ಥ 
ಕುಶಲವಿಡೆನ್ನ (ಅಕ್ಷಸಾಂ. ೬೨-೭). ೨. ಬೆಳ್ಳಿಬೆಟ್ಟದಲ್ಲಿರುವವನು; 
ಶಿವ. [ಸಂ.] 
ಕುಧರಾಗ್ರವಾಸಿ (ನಾ). ೧. ಬೆಟ್ಟದ ತುದಿಯಲ್ಲಿ ವಾಸಮಾಡುತ್ತಿರು 
ವವನು. ೨. ಶ್ರೀನಿವಾಸ. ೩. ಶಿವ: ಕುಂಜರಭಂಜನ ಶೌರ್ಯ 
ಸಮಂಜಸ ಕುಧರಾಗ್ರವಾಸಿ ಪಂಚಾಸ್ಕಂ (ರಾಜಕೇ. ೧೪-೧೩೨). 
(ಸಂ. ಕುಧರಾಗ್ರವಾಸಿನ್‌'] 
ಕುಧರಾರಿ (ನಾ). ಪರ್ವತಗಳ ಶತ್ರು; ಇಂದ್ರ: ಕುಧರಾರಿಸುತ 
ವೈರಿನಿತನಸ್ತಮಿಸಲವರು ಶಯನಕ್ಕೆ `ಠಾವ ಕೇಳೆ (ಪ್ರೌ ಢರಾ. ೮-೬೮). 
[ಕುಧರ' + ಅರ್ಯ) 
ಕುಧನ (ನಾ). ಭೂಪತಿ; ರಾಜ: ಕುಧವ ಬಿಜ್ಜಳ ಕೇಳು 
(ಪ್ರೌಢರಾ. ೧೦-೪೧). [ಕ್ಕು + ಧವ) 
ಕುಧ್ರ (ನಾ). : ಕುಧರ: “ಅಡಳಃ, ಶಿಳೋಚ್ಚಯಃ ... ಧರಃ, 
ಅದ್ರಿಃ, ಕುಧ್ರಃ- ಈ ೧೪ ಬೆಟ್ಟಿ (ಹಲಾಯು. ೨೭-೧೧); ಕುಧ್ರ, 
ಕುಧರಂ ” (ಕಜ್ಜಾನು. ೧೪೭ ವ್ಯಾಖ್ಯಾ). [ಸಂ.) 
ಕುನಖ (ನಾ). ೧. ಉಗುರು ಒಣಗಿ, ಕಪ್ಪಾಗಿ ಒರಟಾಗುವ ಒಂದು 
ರೋಗ. ೨. ವಕ್ರವಾದ ಹಾಗು ಒರಟಾದ ಉಗುರುಗಳುಳ್ಳವನು: 


೧೯೩.೨ 


25 


30 


40 


ಬಸೆಮೂಗಂ ಪಿತೃವಿತ್ತಭೋಗಿ ಕುನಖಂ ಮೆಲ್ಬಿಂದೆ ಬಲ್ಪಿಂದೆ ಸಾಧಿಸೆ | 45 


ಸಾಧ್ಯಂ .. . ಧನುರ್ಗೇಹಜಂ (ಜಾತತಿ. ೧೭-೪). 


[ಸಂ.) 


ಕುನಿ, 


ಕುನಖಿ (ನಾ). ಕುನಖನೆಂಬ ರೋಗವುಳ್ಳವನು: ಕುನೆಖಿ 
[ಶಕ್ತ ಂಕಂ] ಶಿರೋಭಾಗದೊಳ್‌ ಕಲೆಯುಳ್ಳಂ .. . ಮೇಷಜಂ 
(ಜಾತತಿ. ೧೭-೧); 'ಕುನಖಿ ಕುಷ್ಮ ಕುಶೀಲಕನು ಕುಬ್ಬನನು ... 
ಉಪ್ಪವಡಿಸುವ ಸಮಯದಡೊಳಿನಿಬರನು ಕಾಣ್ಬು ದು ಮಹೀಶರಿಗೆಂಗ 
ವಲ್ಲೆ i (ಕುವ್ಯಾಉ. ೩-೧೦೭). [ಸಂ. 'ಕುನಖಿನ್‌] 
ಕುನಟೆ (ನಾ). ೧. ಕೆಂಪು ಪಾಷಾಣ; ಕೆಂಪು: ಹರಿದಳ ; ಮಣಿಶಿಲೆ 
(ಕ): ೨. ಕೀಳು ಮಟ್ಟದ ನಟ. [ಆ ಸಂ. ಕುನಟೀ] 
ಕುನಯ (ನಾ). ೧. ಕೆಟ್ಟಿನಡತೆ; ವಂಚನೆ; ಮೋಸ: ಮುನಿನಾಥ 
ನನಗೆ ಪೇಳಿದನು ಕುನಯವಲ್ಲವು ವಚನವ ನೀ ನಂಬು ಜಿನನ ನಿರೂಪದೆ 
ಎಂದು (ಜ್ಞಾನಡ. ೨. ಕೆಟ್ಟ ನೀತಿ; ಅಪಸಿದ್ದಾಂತ; 
ದುರ್ನಿೀತಿ: ಕುನಯಕಾನನದವಸಿಖಿ ಎನುತ ನಿಶ್ಚಯ ನಯದಿಂದ 
(ಆನುಪ್ರೇ. ೫೫). [ಸಂ.) 
ಕುನಯಕರ್ಮ (ನಾ). ದುರ್ನೀತಿಯ ಕರ್ಮ; ಕೆಟ್ಟಕೆಲಸ : 
ಜನಜನಿತ ಜನ್ಮ ಜನ್ಮಾತೆನಗೆ ಪ್ರಾಪ್ತಿಸಿದೆ ಕುನಯಕರ್ಮಪಕೀರ್ತಿಗಳಿಗೆ 
ಮನೆಯೆ ನಾನಾಗಿಹೆನು ಮಂತ್ರಿಯೆ (ಬಿಜ್ಜಪು. ೧೧೦-೮೭). 
[ಕುನಯ + ಕರ್ಮ] 
ಕುನಯೋಪಪತ್ತಿ (ನಾ). ಕೆಟ್ಟತತ್ತ್ವದಿ ಉಪಪತ್ತಿ; ಅಸ 
ಸಿದ್ಧಾಂತಕ್ಕೆ ಸಂಬಂಧಿಸಿದ ಯುಕ್ತಿ; ದುಷ್ಟಮತದ ಯುಕ್ಕಿ: 
ಪೂರ್ವಪಕ್ಷಸ್ವರೂಪ ನಿರೂಪಣಾ ಪ್ರತಿಜ್ಞಾ ನ ಕುನಯೋಪ 
ಪತ್ತಿಗಳಿಂ ಪಕ್ಷಪ್ರ ತಿಷ್ಕಾಸನೆಗೆಯ್ದು (ಶಾಂತಿಪು. ೮-೧೩೪ ವ). | 
[ಕುನಯ + ಉಪಪತ್ನಿ] 
ಕುನರೆ ಹ ಕೆಟ್ಟಮನುಷ್ಯ ; ತುಚ್ಛ ಕೈನಾದ ಮನುಷ್ಯ. ತೂತ 
ರೂಪು' ಪ {e.] 
ಕುನರರೂಪು (ಈ ಹೇಯವಾದ ಮನುಷ್ಯರೂಪ; ತುಚ್ಛವಾದ | 
ಮಾನವ ದೇಹ: ವಿಪ್ರದುರುಳರುಂ ವಂಚಿಸಿದ ಕುನರರೂಪಿಂಗೆ 
ಪುರಹರದೀಕ್ಷೆಯಂ ಸೂಟ (ಎ18: ೯-೫೪). [ಕುನರ 4 ರೂಪು] 
ಕುನಸು, ಕುನಿಸ್ಕು, ಕುಣಸು, ಕುನುಸು (ನಾ). ಬದ್ಧದ್ವೇಷ; 
ಮತ್ಸರ; ಸೇಡು: ಬಹು ಕುನಸಿನಿಂ ಮಾತ್ಸರ್ಯ ತಾಳಿರ್ದೆಂತೆ 
ದಶರಥನು .. . ಭೀಕರ ರವದೆ ಕೆಣಕಿದನು (ರಘುವಂ. ೯೭-೬೪) ; ಆದರೆ 
ಈ ಗೌರವವನ್ನು ಕುನಸಿನ: ಸ್ವಭಾವದ ಯವನರ ಮುಂದೆ ಕಾಯ್ದು 
ಕೊಳ್ಳು ವುದು ಕರಿಣವಾಗಿರುವುದು (ಮಾಧವ. ೪); ಈ ದೇವಿಯು 


೭-೪೪). 


ನಮ್ಮಂತೆ... ಮುನಿಸಿಗೂ ಕುನಸಿಗೂ ಹೊರತಾಗಿಲ್ಲ (ಸಮಜೀ. ೩೭೦). 
ಕುನಿಸ್ಕು : ಅದು ಬಹಳ ಕುನಿಸಿನ ಹುಳ . . . ಮುಂದಿನ ಸಲ ಅದು 
ನಿಮ್ಮನ್ನು ಹತ್ತಿರ `ಹಾಯಗೊಡುವುದಿಲ್ಲ (ಗಾಳಿಪ. ೬೦). ಕುಣಸು. 


"ಕುಣಸಿಡು' ಪರಾ. ಕುನುಸು : ಕರಗಿ ಹೋಯಿತು ಹೆಮ್ಮೆ ಮರೆತು 
ಹೋಯಿತು ಕುನುಸು (ಕನ್ನಜಾ. ೨೯೨). 
`[*- ಹಿಂ. ಖನುಸ೯; ಮರಾ. ಖುನ್ನಸ್‌, ಖುನಸ್‌] 

ಕುನಾಶಕ (ನಾ). ಒಂದು ಜಾತಿಯ ಬಳ್ಳಿ ತಡೆ; ನಸುಗುನ್ನಿ : 

“ಯಾಸಃ, ಯವಾಸಃ, ದುಸ್ಪರ್ಶ, ಧನ್ನ ಯಾಸಃ, ಕುನಾಶಕಃ . 

ದುರಾಲಭಾ-೧೦ ತೀಟಿಕಸಂಧಿ ಹೆಸರುಗಳು ? (ಸಿದ್ಧಾಂತಿ. ೧೧೬). 

[ಸಂ.] 

ಕುನ್ನಿ (ಕ್ರಿ). ೧. ಕುಗ್ಗು; ತಗ್ಗು; ಸುಕ್ಕು; ಮುದುರು; ಸುರುಟು ; 
ಅಡಗು : *ಕುನಿ- po ವಕ್ರ ಭೂಮೌ ಚ (ಶಮಧಾ) | 
ಮನಮಿರೆ ಪುರ್ಬಿನ ಕೊನೆಯೊಳ್‌ ಮನದೊಳಗಿರೆ ವಾಯು ಕರಣತತಿ 
ವಾಯುವಿನೊಳ್‌ ಕುನಿದಿರೆ [ಪಾಠಾಂ. ಮುನಿದರೆ] ಪದ್ಮಾಸನದೊಳ್‌ 
ತನುವಿರೆ ಯೋಗೀಂದ್ರನಾತ್ಮಚಿಂತೆಯೊಳಿರ್ದಂ (ಯಶೋಡೆ. ೪-೧೩) ; 


ಕುನ್ನಿ 


ಎಸೆವೊಕ್ಕಲಿಗನ ಮನೆ ಬಾಗಿಲಂ ದಳ್ಳಿಸುವ ಕುನಿನ ಕಿಚ್ಚೆನೆ ಚೆಲ್ವ ನುಂಗಿ 
ಪೊಂಗಿಹುದು (ಕಾಲೂರ.೧೧೦-೨೨೬). ೨. ಬಾಗು; ಮಣಿ; ತಟೆವಾಗು: 
ನಲಿದು: ಕೊರಲೆತ್ತಿ ಕುನಿದು ಕುತಿಲಿಜಕಿದು ಸುಳಿದೆಳಸಿ ಬಳಿಸಂದು 
(ಗಿರಿಕ. ೨-೫೨) ; ಕಂಡು ನೀಡಡಿಯಿಟ್ಟು ಕುನಿದು ಕುಬುಜಿಸಿ ಕುಗ್ಗಿ 
(ಕಣ್ಣರ. ದೇ. ೧೨೭-೨೩); ಸರಸಿಜದೆಲೆಗೊಡೆಯಂ ಪಿಡಿದರಸನ ನೀರ್ವೊ 
ಯಿಸೆ ನಿಂದು ಕುನಿದಾಂತೊರ್ವಳ* (ಅನಂಪು. ೭-೪೩) ; ಹತ್ತುಮಾರು 
ಹಿಂದೆ ಸರಿದು ಕುನಿದು ಕುಳಿತರು (ಹುಲಿಹಾ. ೧೧೯). ೩. ಹಿಂಜರಿ; 
ಜಮ್ಮೆಟ್ಟು; ಅಳುಕು: ಕುನಿದಿಂದುತನಕ ನಮ್ಮಪ್ಪಾಜಿಗೆಆಗಿ ಮೇದಿನಿ 
ವಡೆದಿರ್ದರಿಂದೆಮ್ಮ ಜನಕನ ತವಗೆಜಗಿಸಿಕೊಂಡರವರಹೊ ಜಿನದೀಕ್ಷೆ 
ಸದರನೆಯೆಂದ (ಛಭರಚ. ೬೫-೧೪). [ದೇ. ॥ ತಮಿ. ಮಲ. ಕುನಿ) 
ಕುನ್ನಿ (ನಾ). ೧. ಗುಣಿಬಿದ್ದ ನೆಲ; ತಗ್ಗು; ಡೊಂಕುನೆಲ; 
ಕುಳಿಬಿದ್ದನೆಲ: “ಕುನಿ-ಆಕುಂಚನೇ, ವಕ್ರಭೂವರೌ ಚ* (ಶಮಧಾ). 
೨. “ಸಣ್ಣ ಕೈದೋಟಿ” (ಕಸ್ತೂಕೋ. ೨೨೨). ೩. “ಮೂಲೆ” 
(ಕಸ್ತೂ ಕೋ, ೨೨೨), [ಆ ಕುನ್ನಿ) 

ಕುನ್ನಿ, ಗುನಿ (ನಾ). ೧. ಜೋಳ, ರಾಗಿ, ಮೊದಲಾದ ಕಾಳಿನ 
ಮೇಲಿನ ಸೆರಗು, ಮುಸುಕು: ರಾಗಿಯನ್ನು ಬಡಿದು ಕಾಳು 
ಬಿಡಿಸುವುದು ಕಷ್ಟ. ಕೊನೆಗೂ ಬಿಡದೆ ಕುನಿಯಿಂದ ಕೂಡಿದ ರಾಗಿ 
ಉಳಿಯುತ್ತದೆ (ನನ್ನೂರು. ೩೩೫ ಟಪ್ಪಣಿ). ೨. ಒಳ್ಳೆದ ಮೇಲೆ 
ಉಳಿಯುವ ಊಬು ಸಹಿತವಾದ ಧಾನ್ಯ: ಕುನಿ ತುಳಿಸಬೇಕು 
(ಕೂಢಿ). "ಬಡಗುನಿ? ಪರಾ. ಗುನಿ : ೧. "ಗುನಿದೊಣ್ಣೆ' ಪರಾ. 
೩, ಗುಂಗು; ಬತ್ತದ ಹೊಟ್ಟು: (8). [2] 
ಕುನಿಕಿಲ್‌, ಕುಣಿಕಿಲ್‌, ಕುನಿಕಿಲು (ನಾ). ಚೀಲ; ಸಂಚಿ; ತಿತ್ರಿ: 
ಮುಜಯಿ ಕುನಿಕಿಲನದಣ ಮೇಲಣ ನಿಜಕಿಯನೊಡನೊಡಸೀಳ್ದು 
(ಬಸಪು. ೫೫-೨೯) ; ತೊಗಲ ಕುನಿಕಿಲ ಬಂಡಿಗಳಲಾರ್ದಗಿದು ಹೊಕ್ಕರು 
ರಕ್ಕಸರು (ಕುವ್ಯಾಭೀ. ೫-೩೦). ಕುಣಿಕಿಲ್‌ ; ಕುಣಿಕಿಲ್ಲಾಲಿ ನೊಗಂ 
ಪಲ್ಲುಣಿಯಚ್ಚಿನಿಸೊಂದನೊಂದು ತೆಆಕ ಯದ ತೆಜದಿಂ ಗಣಕೆಯ 
ಬಂಡಿಯನೊದೆವವೊಲ್‌ (ಅರ್ಥನೇ. ೭-೭೭) ; ವಿನಿಧ ಶಾಖಾವಳಿಯ 
ಟೋನದ ಬಿಗಿದ ಕುಣಿ [ಪಾಠಾಂ. ನಿ] ಕಿಲ ಕಳನೆಯಕ್ಕಿಯ ಕೂಳ 


೧೯೩೩ 


ಕುನ್ನಿ 


ಕುನಿಸ್ಕು "ಕುನಸು' ನೋ. 
ಕುನೀಲ (ನಾ). ನಸುನೀಲ ಬಣ್ಣವನ್ನುಳ್ಳ ರತ್ನ; ಇಂದ್ರನೀಲ 


ಮಣಿ: ಇದುವೆ ತೇಜೋಲೋಕಮಿದುನವೆ ತಾರಾಪಥಂಯಿದು ಕುನೀಲದ 
ನಾಡು ಕುಶಲಂಗಳಿಗೆ ಬೀಡು (ವೆಂಕಾರಾ. ೬-೯-೩). ([ಸೆಂ.]' 


5 |ಕುನುಂಗಿಲ್‌ (ನಾ). ಒಂದು ದೇಶದ ಹೆಸರು. ೫ ಈಗಿನ ಕುಣಿಗಿಲು: 


0 


ಕುನಂಗಿಲಯ್ನೂರ್ಬರುಂ ಸಾಕ್ಷಿಯಾಗೆ (ಇಆ. 2೭11, ೧೬-೪ (ಬಿ); 
765) ; ಕುನುಂಗಿಲ್‌ ನಾಮದೇಶಂ (ಎಕ. ೫11, ಗುಬ್ಬಿ. ೬೧-೭೫; 812). 
"ಕುಣುಂಗಿಲ್‌ ಪರಾ. [?) 


ಕುನುಂಗು, ಕುನುಗು, ಕುಲಿಗು, ಕುಲುಂಗು (ಕ್ರಿ). ೧. ಕುಗ್ಗು; 


ಸಂಕೋಚಗೊಳ್ಳು; ಸುರುಟು ;- ಸುಕ್ಕು; ಮುದುರಿಕೊಳ್ಳು : 
*ಕುನುಂಗು- ಸಂಕೋಚನೇ (ಕುಗ್ಗು) » (ಶಮಧಾ); ಮಾಜುವವೆಂಬ 
ಮಾಂಡಳಿಕರೀಯದ[ರೆ]ಂಬದಟರ್‌ 'ವಯಲ್ಲೆ ಮೆಯ್ದೋಣುವವೆಂಬ 
ಪೂಣಿಗರಡಂಗಿ[ಕು]ನುಂಗಿ ಸಿಡಿಲ್ಲು ಜೋಲ್ಡು '(ಪಂಪಭಾ. ೧-೧೦೯); 
ಬೆಕ್ಕಂ ಕಂಡಿಲಿಯಂತಿರುಸಿರ್ಕುಸಿದು ಕುನುಂಗಿ ತತ್ಸಭಾಭ್ಯಂತರದೊಳ್‌ 
ಮಾರ್ಕೊಳ್ಳದೆ ಮಾರ್ನುಡಿಯದೆ ಮಿಡುಕೆದಿರ್ದರ್‌ (ಸುಕುಮಾ, ೨-೨೦); 
ಕುನುಂಗಿ ಪಿಂಗದೆ ಪರಮಂಡಲಂ ನಡುಗಿ ಕಪ್ಪಮನೀಯದ ವೈರಿ ರಾಯ 
ರಾರ್‌ (ಎಇ. ೪, ೧೬-೧೧; 1161) ; ಕೀಳವದೊಳ್ಳಿ ನುಂಗಿ ನಿರಯ 
ದೊಳುರೆ ಕುನುಂಗುವಧಮರ್ನಿೀವಲಾ (ಕೊಟ್ಟೂಬ. ೩-೪). ೨. ಬಾಗು; 
ಬಗ್ಗು ; ಕುಸಿ: ಪೊಣರ್ದುದ್ದಂ ನೆಗೆದು ಕುನುಂಗಿ ಭರದಿಂ ತಲೆಯೆತ್ತಿ 
ಯುರ್ಬಿ (ಪಂಚತಂ. ೪೬-೫); ದಿಕ್ಕರಿಗಳ್‌ ಕುರ್ಗಿ ಕುನುಂಗೆ 
(ಶಾಂತೀಶ್ವ. ೧೪-೧೭೪) ; ತಡಿಯೊಳ್‌ ಮಿಗೆ ನಿಂದು ಕುನುಂಗಿ ಕೂಪ 
ವಾರಿಯ ಮಿಗೆ ನೋಡಿ (ದಶಕು. ೧೪-೧೫); ಆಂತು ಕುನುಂಗಿ ಕುಂಟುತ್ತಂ 
ಬರುತ್ತಮಿರ್ಪನ್ನೆಗಂ (ವೃಷವಿ. ೨೯-೧೨೦ ವ). ೩. ಡೊಂಕಾಗು; 
ವಕ್ರವಾಗು; ಕೊಂಕಾಗು : ಕುನುಂಗಿತು ಕುರುಳೋಳಿ ನುಣ್ಮುಡಿ 
ಬಿಣ್ಟಾದುದು (ಜಯಕಾ, ೩-೨೫). ಕುನುಗು: ೧. ದಿನದ ತಂದೆ 
ಬಿನೆದವಿರದೆ ಕುನುಗಿ ಅಡಗಿ ಇರುವ ಕಾರೊಳ್‌' (ಬಾಸಿಗ. ೨೪); 
ಸುಬ್ಬಣ್ಣ ಹೆಗ್ಗಡೆಯವರ ಸಾನ್ನಿಧ್ಯದಲ್ಲಿ ಕುಗ್ಗಿ ಕುನುಗಿ ಜುಣುಗುವಂತೆ 
ಹೆದಹೆದರಿ ನಡೆದುಕೊಳ್ಳುತ್ತಿ ದ್ದನು (ಮಲೆಮ. ೩೬೨). "ಕುಂಗು? ಪರಾ. 


ರಾಶಿಯ (ಕುವ್ಮಾಆ. ೧೦-೨೫). ಕುನಿಕಿಲು : ಕಲಹದಲೆ ಮೂವತ್ತು 
ಕುನಿಕಿಲು ತಲೆಗಳನು ತಜ್‌ದೊಟ್ಟ ತರುತಿರೆ ತಲೆಯದೊಂದತಿರಕ್ತೆ | 30 
ಪಂಕದಿ ತೊಯ್ದು ಬಿಗಿದಿರಲು (ಬಸಪು. ೨೭-೩೭); ಕಡಿಕಡಿದು ಕುಸಿಕಿಲ 
ಲೊಟ್ಟು ತಿರ್ದೆವು ರಣನಿಶಾಚಿಗಳು (ತೊರರಾ. ೬-೩೬-೪4). [?) 

ಕುನಿಕಿಲು "ಕುನಿಕಿಲ್‌' ನೋ. 

ಕುನಿಯ (?) (ನಾ). ಒಂದು ಬಗೆಯ ಜಂತು (?) : ಕುನಿಯನ 
ಪೆಣನಂ ವಾಲ್ಮಿಕಮನಗುಲ್ಬದನಡಸಿ ಕಡಿದು ಮಣ್ಣಂ ಸು (ಸ)ಣ್ಣಂ|35 
ಸಮನಿರಿಸಿ ಶಲ್ಕಮಂ ಮಣ್ಣನೆ ಮೆತ್ತಂತರಿಸಿ ಬಯ್ದು ತನ್ಮೃತ್ತಿಕೆಯಿಂ 
(ಅಶ್ಚಶಾ. ೧೪-೨೮). [?) 

ಕುನಿಸು, (ಕ್ರಿ).೧. ತಗ್ಗು; ಬಾಗು; ವಿನಮಿತವಾಗು; ನಮಸ್ಕರಿಸು; 
ವಿಧೇಯನಾಗು : ಮರುನಿಸಿನಿತೆನ್ನೊಳು ಬೇಕೇನೆನಸದಿರಂಬುಜವದನೇ 
ಕುನಿಸಿದೆನಾಗುಣಸದನೇ (ಕುಮಾವಿ. ೩೬); ಜನಗಳ್ಳಿಂದೊಡಮಲ್ಲಿಯಾಂಟ | 40 
ಜಲಮಂ ನೋಡಲ್ಯಮಟ್ಟರ್ಮಿಗಿಲ್‌ ಕುನಿಸುತ್ತಂ ಸಂಕೃತೌಘನಿಂತ್ತು 
ಮುಕುತರ್ಸಂದೊಪ್ಪುವಾನಂದಮಂ (ಮೈಸೂಮೆ. ೬-೪೯). ೨. ಬಾಗು 
ವಂತೆಮಾಡು; ನಮಸ್ಕರಿಸುವಂತೆ ಮಾಡು; ವಿಧೇಯನಾಗಿಸು. 
೩. (ಆಲಂ) ಖಿನ್ನವಾಗಿಸು; ವ್ಯಸನದಿಂದ ಕಾುಗ್ಗಿಸು: ತನ್ನ ಅವಿ 
ಚಾರಿತ ಕಾರ್ಯವಿದು ಈ ದುರವಸ್ಥೆಗಿಳಿಯಿಸಿತಲ್ಲಾ ಎಂಬೆಣಿಕೆ ಆವರೆಗೆ | 45 
ಅವನನ್ನು ಕುನಿಸುತ್ತಲೇಇತ್ತು. (ಪಾರ್ಕಿಸು. ೬೮). [ಕುನ್ನಿ * -ಇಸ್ಕು] 


ಕುಲಿಗು: ೪. ರೂಪುಗೆಡು: ರಕ್ತಕ್ಷಯಾತ್‌ ಇ ನೆತ್ತರು ಬಸಿದ 
ದೆಸೆಯಿಂದ. ಪಾಂಡು ಇ ಬೆಳ್ಬಾಗುವನು. ಹೀನರೂಪ = ಕುಲಿಗಿ ಹೋಗು 
ವನು (ಚಾಹಟೀ. ೨-೪-೨೪ ವ). ಕುಲುಂಗು : ೫. ಕುಗ್ಗಿಸು: 
“ ಕುಲುಂಗು - ಕಡಿಮೆಮಾಡು ? (ಗಂಗಾಮ. ೯೧): [ಆ ಕುಸಿ] 

ಕುನುಗಿಸು (ಕ್ರಿ). ಬಗ್ಗಿಸು: ಮೈಯನ್ನೆಲ್ಲ ಮೊಣಕಾಲಿಗೆ ಕುನುಗಿಸಿ 
ಕೈಮುಗಿದು (ಮಲೆಮ. ೭೧೭). [ಕುನುಗು (4 ಕುನುಂಗು) + -ಇಸ್ಮು] 

ಕುನುಗು "ಕುನುಂಗು' ನೋ. 

ಕುನುಸು "ಕುನಸು? ನೋ. 

ಕುನ್ನು (ನಾ). ಸಣ್ಣಹೇನು; ಮರಿಹೇನು : (೪). (7) 

ಕುನ್ನು (ಗು). ಕತ್ತರಿಸಿದ; ಮುರಿದ. "ಕುನ್ನಗೆಯ್‌? ಪರಾ. 

[< ಸಂ. ಶುಣ್ಣ) 

ಕುನ್ನಗೆಯ್‌ (ನಾ). ಕತ್ತರಿಸಿದ ಕ್ಸ; ಮುರಿದ ಕೈ: ಕರಮೆರಡುಂ 
ಪಟಾವುದುಮಾ ಕರದಿಂದಂ ತನ್ನ ಕುನ್ನಗೆಯ್ಯೊಳೆ ಕೊಂಡುದ್ದುರ ರಥ 
ಚಕ್ರದಿನಿಟ್ಟಿಂತಿರಿನಿ ನರಪ್ರಿಯತನೂಜನಕ್ಕೋಹಿಣಿಯಂ 

|. (ಪಂಪಭಾ. ೧೧-೧೦೩). [ಕುನ್ಹ * ಕೆಯ] 

ಕುನ್ನಿ, (ನಾ). ೧. ನಾಯಿ ಮರಿ; ನಾಯಿ: ಬಟ್‌ಸಂದುವಾ ಶಬರ 
ನಾಯಕನಂ ಕಿಜುವಾಯ ಕುನ್ನಿಗಳ್‌ (ಕಾದಂಪೂ. ೧೬೩) ; ಆಕುನ್ನಿಗಳಂ 
ತಮ್ಮ ಶ್ರೋತ್ರನಾಳದೊಳ್‌ ತೊಡರ್ಚಿಕೊಂಬುದಂ (ಸಂಜತಂ. ೨೮-೪); 


ಕುನ್ನಿ, ೧೯೩೪ ಕುಪುಸ 


ನೀಂ ಕೊಟ್ಟ ಕುನ್ನಿ ಬೆಳೆವೆಳೆಯೆ ನಾಯಾಯ್ತು (ಧರ್ಮಾಮೃ. ೫-೪೨) ; 
ತನ್ನ ತಾನಜಕಿಯದಿರುವವನು ಹಾಳೂರ ಕುನ್ನಿಯಂತಕ್ಕು (ಸರ್ವಜ್ಞ. | 
೪೧೧) ; ಕುನ್ನಿ ಹೊಡೆವುದಕ್ಕೆ ಬಣ್ಣದ ಕೋಲೇಕೆ (ಶ್ರೀಕೃಪಾ, ೨೦). (ಅಶ್ವನೈ. ೧೩-೬). [?) 

೨. ಯಾವುದಾದರೂ ಪ್ರಾಣಿಯ ಮರಿ: ನಿಂದಲ್ಲಿಯೆ ಅನುಭಾವ ಕುಪಣಪುರ "ಕೊಪಣಪುರ' ನೋ. 

ಬಂದ ಬಂದಲ್ಲಿ ಪ್ರಸಂಗವ ಮಾಡುವ. ಹಂದಿಕುನ್ನಿಗಳನೇನೆಂಬೆನಯ್ಮ | 5 | ಕುಪತಿ (ನಾ). ಭೂಮಿಯನ್ನು ಆಳುವವನು; ಭೂಪಾಲಕ; ರಾಜ: 


'ಕುಪಂಡ (ನಾ). ಒಂದು ಔಷಧ ವಸ್ತು: ಶ್ರಿಫಲೆ ಬಜೆ ಬೆಲ್ಲ ಸುಣ್ಣ 
ಕುಪಂಡ ಸದೆಗುಪ್ಪೆ ಜಟಾಮಾ ಸಿ ಹಿಂಗು ಇವೆಲ್ಲನಂ ಸರಿಗೂಡಿ 


(ಚನ್ನವ, ಕ. ೪೪೧). ೩. ಗಂಡುಕೂಸು; ಮಗ; ಚಿಕ್ಕಹುಡುಗ : `*ನೃಪತಿ ರಾಟ್‌ ರಾಜಂ ನರಾಮರ ೦ ಪಾರ್ಥಿವಂ ಕುಪಶಿ, . . 
ನಮ್ಮ ಕುನ್ನಿಗೆ ಕೂಸ ಕೊಡಬೇಡ (ಬಸನ. ೭೫೨). ೪.(ಆಲಂ) ಅಲ್ಪ ; ಪ್ರಜಾಧಿಪನೆನಲ್ಕರಸಕ್ಕು? (ಮಂಗರಾ. ೭೮-೧) ; ಕುಪಶಿಯ ತಪವಂ 
ಕೀಳ; ಹೀನ; ನಿಕೃಷ್ಟ; ಮೂರ್ತ : ನಿಮ್ಮ ದಾನವನುಂಡು ಅನ್ಕರ ನೋಡುವೊಡಪರಿಮಿತಂ ಪರಮನಿರದೆ ಪವ್ವನೆ ಬಂದಂ (ಹಮ್ಮಾರ: ೨-೯). 
ಹೊಗಳುವ ಕುನ್ನಿಗಳನೇನೆಂಬೆ (ದೇದಾವ, ೧೧೫-೭೩) ; ಅನ್ಕಲಿಂಗವ (ಕ್ಯು + ಪತಿ] 
ಮುಟ್ಟ ದರ್ಶನ ಮಾಡುವ ಕುನ್ನಿಗಳನೇನೆಂಬೆನಯ್ಯಾ (ಡನ್ನವ. ೨೫೧); |10| ಕುಪಥ (ನಾ). ೧. ಕೆಟ್ಟಿದಾರಿ; ದುರ್ಮಾರ್ಗ. ೨. ಸಂಪ್ರದಾಯ 
ಕೆಡೆಬೇಳ ಹೊಯ್‌ ಹೊಯ್‌ ಕುನ್ನಿಗಳ (ಕುವ್ಯಾದ್ರೋ. ೧೯-೩೦); ವಿರುದ್ಧವಾದ ಮತ; ಸಾಸಂಡ ಮತ: ಕಂಪಥ ಮಲವಿಲಯನಂ 
ಕುನ್ನಿ ಬರಿದೇ ಬಯಸಿ ಬಯಲಿಗೆ... ಬನ್ನ ಬಡುವನು (ಅಮೃತ. ೨-೯). ಪಂಚಪರಮ ಗುರುಭಕ್ತಿನಿರತನಾಗೃಹಚಂದ್ರಂ (ಶಾಂತಿಪು. ೧-೩೪); 
(ಗು). ೫. ಅಲ್ಪವಾದ ; ಕ್ಹುದ್ರವಾದ. "ಕುನ್ನಿಮಾನವ? ಪರಾ. ಸುಕೃತ ಧರ್ಮ ವಿರೋಧಿಗಳು ಕುಪಥಾಲವಾಲಂಗಳು ಕುತಾಪಿಗಳು 
[ದೇ. ॥ ತಮಿ. ಕುಣ್ಣು; ಮಲ. ಕುಣಿ; ಕೊಡ, ಕುಳಿ; (ಬಸಪ್ಪ. ೪೦-೬೬). [ಸಂ.) 
ತೆಲು, ಗುನ್ನ, ಕೂನ; ಕಲಾ. ಕುನ] 18 | ಕುಪಥ್ಯ (ನಾ). (ರೋಗಿಗೆ) ಹಿತಕರವಲ್ಲದ ಆಹಾರ; ಅಪಥ್ಯವಾದ 
ಕುನ್ನಿ, ಕುನ್ನೆ (ನಾ). ಕೆಂಪು ಗುಲಗಂಜಿಗಿಡ; ರಕ್ತ.ಗುಂಜೆ. ತಿನಿಸು: ವ್ಯಾಧಿಗ್ರಸ್ತರೋಗಿಯು ಕುಪಥ್ಮವನ್ನು ಕೇಳಿದರೂ ವೈದ್ಯರು 
"ನಸುಗುನ್ನಿ? ಪರಾ. ಕುನ್ನೆ. "ನಸುಗುನ್ನೆ? ಪರಾ. ಕೊಡುವುದಿಲ್ಲೆಂಬುದು ನೆನಪಿನಲ್ಲಿರಲಿ (ತುಳಸಿ. ೪೦).  [ಸಂ.] 
(ಡೀ. ॥ ತಮಿ. ಕುನ್ನಿ, ಮಲ, ಕುನ್ನಿ; ತೆಲು, ಗುರಿಜೆ. / ಕುಪರಿ (ನಾ). ಕೆ ಟ್ಟ ರೀತಿ, ನಡತೆ; ದುರ್ವಾ್ಯಾಪಾರ; 
ಸಂ. ಗುಂಜಾ] ದುರ್ವರ್ತನೆ : ನಾ.ಮತ್ತೆ ಕುಪರಿಯನಆ೨ ಯೆನಂ (ಬಸಪು. ೨೮-೧೬) ; 
ಕುನ್ನಿಜನ (ನಾ). ನಾಯಿಯಂತಹ ಜನ; ಕೀಳುಜನ; ಅಧಮ 20, ಅನಗಂ ಕುಪರಿಗಳನಾಡುತ ತೀವಿ ದುರ್ಜನರಲ್ಲಿಗಲ್ಲಿಗೆ ನಗುತ ಬರು 
ಮನುಷ್ಯ: ತನ್ನ ದಾನವನಪಹರಿಸಿ ಕೊಂಡನ್ಮರಿತ್ತುದಕಡ್ಡಬೀಳುವ ತಿರಲು (ಬಸಪು. ೩೨-೫೫). [ಕ್ಕು + ಪರ್ಕಿ) 
ಕುನ್ನಿಜನರ [ಸಾಕಾಂ. ಧನ್ಯರುಗಳ] ಅವತ್ತು ಸಾವಿರೆ ವರುಷ ಪರಿಯಂತ ಕುಪಾಕ (ನಾ). ಸರಿಯಾಗಿ ಬೇಯದಿರುವುದು ; ಅರೆ ಬೆಂದಿರುವುದು; 
ಖಿನ್ನವಹ ವಿಷ್ಠೆಯೊಳು ಕ್ರಿಮಿಗಳ ಜನ್ಮದಲ್ಲಿಹರು (ಕುವ್ಯಾಉ. ೯-೯೩). ಕೆಟ್ಟ ಅಡಿಗೆ: ಆಕಾಶದುರಿ ನೆಲದೆ ಮಡಕೆಯಲ್ಲಿ ಬಯಲ ನೀರ 
[ಕುನ್ನಿ * ಜನ] ತುಂಬಿಯಿಲ್ಲದ ಅಕ್ಕಿಯ ಹಾಕಿ ಮೂಜುನೆಲೆಯಲ್ಲಿ ಕುದಿವುತ್ತಿದ್ದೀತು. 
ಕುನ್ನಿನರಿ (ನಾ). ಒಂದು ಜಾತಿಯ ನರಿ; “ಕಪ್ಪಲ್ನರಿ?: (8). |2| ಕುಪಾಕವನಲಅದು ನೀರಹೊಯ್ದು ಗಂಜಿ ಅಲ್ಲಿಯೆ ಹಿಂಗಿತ್ತು 
[ಕುನ್ನಿ] * ನರಿ) (ಬಿಬ್ಬಟಾ. ೧೦-೪೧). [ಸಂ.) 
ಕುನ್ನಿಮಾನವ (ನಾ). ನಾಯಿಯಂತಹ ಮನುಷ್ಯ; ಅಲ್ಪ| |ಕುಪಿತ (ಗು). ೧. ರೇಗಿದ; ಕೋಪಗೊಂಡ ; ಸಿಟ್ಟಿಗೆದ್ದ. "ಕುಪಿತ 
ನಾದವನು: ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಫಣಿ' ಪರಾ. (ನಾ). ೨. ಕೋಪ; ರೋಷ; ಸಿಟ್ಟು : ವಿಂಡು 
(ಪುರಂದ. ೧-೧೧೬-೯) ; ಉನ್ನತ `ನಿಮ್ಮ ಮಹಿಮೆ ಈ ಜಗದ ಕುನ್ನಿ ಪಿಡನೆ ಮಿಡುಕುತ ಕುಪಿತದಿಂ ಫಘುಡಿಘಂಡಿಸಿ ಮೆಣಕಿಮಿಂಡನೆಂದನು. 
ಮಾನವರೇನು ಅರಿವರು (ದ್ಧ ky ಖಂ). [ಕುನ್ನಿ + ಮಾನವ] 80 (ಬಸಪು. ೨೬-೧೫) ; ಕುಪಿತದಿ ಕೊಡೆನೆಂದರೇನ ಮಾಡುನೆಯೆಂಂದು 
ಸಚ ಭೀ ಕ್ಸುದ್ರನಾದ ತಿಳಿಗೇಡಿ; ಅಲ್ಪಬುದ್ಧಿಯನನು: ಡಪಳೆ ನುಡಿದಳೆದೆದಟ್ಟ (ಭರಚ. ೪೩-೧೫). [ಸಂ.] 
ರಾವಣನಂ . . . ಈ ಕುಣಿವಾನಸರೀ ಮುದುಮಂಕಡರೀ ಜಾನ ಬನ್ನದ , | ಕುಪಿತಫಣಿ (ನಾ). ಕೆರಳಿದ ಹಾವು: ಗರಳವಿಲ್ಲದ ಕುಪಿತಫಣಿ ಹಲು 
ಕುನ್ನಿ ಮೂಟರ್‌ ಬೋಟರ್‌ ಆಃ ಚಿಕ ಕೊಂದರೆ (ರಾಮಾಶ್ವ, ೧೧೩-೪), ಮೊರೆದು ಮಾಡುವುದೇನು (ಕುವ್ಯಾದ್ರೋ. ೧೬-೫೫). [ಕುಪಿತ * ಫಣಿ] 
(ಕುನ್ನಿ, * ಮೂಟ) ಕುಪಿತಮತಶಿ (ಗು). ೧. ಸಿಡುಕಿನ ಸ್ವಭಾವವುಳ್ಳ; ಸಿಟ್ಟುಗೊಂಡ: 
ಕುನ್ನೀರು (ನಾ). ಕುಡಿಯುವ ನೀರು: ಸಾಲಿಗ್ರಾಮಕ್ಕೆ ಕುನ್ನೀರು [$5] ಕುಹಿತಮತಿ ಸಂಜಿಯುಂ ಸರಿಸೃಪಮುಂ ವಿಹಗಮುಮಹೀಂದ್ರಮುಂ 
ಕಟ್ಟಿ ಬೇಕೆ ಬೇಡವೇ? (ಕಲನೆ. ೧೫೦); ಹೌದ್ದೌದು, ಕುನ್ನೀರು ದ್ವಿಪರಿಪುವುಂ (ಶಾಂತಿಪು. ೭-೧೦೧). (ನಾ). ೨. ಸಿಡುಕಿನ ವ್ಯಕ್ತಿ : 
ಸಿಕ್ಕಿದರೆ ಸಾಕು (ಪುನರು. ೪೫೫). [ಆ ಕುಡಿನೀರ್‌ ಕೋಪಗೊಂಡ ವ್ಯಕ್ತಿ : ಕೃಪಣೆಯರು ಚೋರಕರತಾಯ್ಸಳು ಕುಪಿತ 
ಕುನ್ನೀರುಕೊಳೆ (ನಾ). ಕುಡಿಯುವ ನೀರಿನ ಕೊಳ: ದೊಡ್ಡದೊಂದು ಮತಿಗಳು ಖೂಳೆಯರು (ಬಸಪು. ೪೦-೫೪). [ಕಂಪಿತ * ಮತಿ] 
ಕುನ್ನೀರುಕೊಳ ಕಟ್ಟ ಅದಕ್ಕೆ - ಹೊಳೆಯ ನಾಲೆಯಿಂದ ನೀರು ಬಿಟ್ಟು, | ಕುಪಿಶಾಕೃತಿ (ನಾ). ಕೋಪಗೊಂಡವನ ಆಕೃತಿ, ರೂಪ: 
ಕೊಳ್ಳಬೇಕೆಂಬುದು ಯೋಚನೆ (ಕೆಲನೆ. ೧೫೦). 40 ವಿಪರೀತಂ ತರಂತತಿಯುವೊಲಪರಾಗಂ ಶುದ್ಧ ಭೂವಿಂವೊಲ್ಬ ದ್ಮಿನಿವೋಲುಪ 
[ಕುನ್ನೀರು * ಕೊಳ) ಗತವಿಭೃಮರಹಿತಂ ಕುಪಿತಾಕೃತಿಯೆಂಬುದುಪಮೆ ಸಂಧಾನಾಂಕಂ 
ಕುನ್ನೆ "ಕುನ್ನಿ' ನೋ. (ಕವಿರಾ. ೩-೮೩). (ಕುಸಿತ + ಆಕೃತಿ] 
ಕುನ್ನೇರಿಳೆ (ನಾ). ನಾಯಿನೇರಿಳೆ ಮರ ; ಸಣ್ಣ ನೇರಿಲೆಹಣ್ಣಿನ ಕುಪಿತೆ (ನಾ). ಕೋಪಗೊಂಡವಳು ; ಸಿಡುಕಿ; 'ಕೋಹಿಸ್ಟೆ: ಚಪಲೆ 
ಮರೆ: ಕಾಲುದಾರಿಯ ಪಕ್ಕದಲ್ಲಿದ್ದ ಒಂದು ಕುನ್ನೇರಿಳೆಯ ಮಟ್ಟಿಗೆ ಚಂಚಲೆ ಚಾಟುವತಿ ಚಂಡಿ ಛಲವಾದಿ ಕುಖಿತೆ ಕುತ್ಪಿತೆ(ಜೈ Ri ೫-೬೧). 
ಕಟ್ಟುಕೊಂಡು ನಿಂತಿತ್ತು... ಒಂದು ಕುದುರೆ (ಮಳೆಮ. ೪೨೦). |45 [ಸೆಂ. ಕುಪಿತಾ] 


"ನಾಯಿನೇರಿಳೆ' ಸರಾ. [ಕುನ್ನಿ * ನೇರಿಳೆ (ಆ ನೇಣುಲ್‌)] ಕುಪುಸ "ಕುಪ್ಪಸ' ನೋ. 


ಕುಪೂಯ 


ಕುಪೂಯ (ಗು). ನೀಚವಾದ; ನಿಕೃಷ್ಟ; ತುಚ್ಛ: “ಕುಪಿತಂ 
ಕುಪೂಯಂ ಯಾಪ್ಮಂ? (ವಸ್ತುಕೋ. ೧೦೮-೫೯). (ಸಂ. 

ಕುಪ್ಪ, "ಕೊಪ್ಪ' ನೋ. 

ಕುಪ್ಪ, (ನಾ). ಒಬ್ಬಾತನ ಹೆಸರು: ಶ್ರೀಕುಪ್ಪರ್ಮದರಂಗೆ ಕೊಟ್ಟ 
ಕೆಯುಂ (ಎಇ. ೫1೪, ೧೯೧-೪೬ ; 725) ; ಸಾವಿರ ಬಳ್ಳಿಯ ತೋಣ್ಯದೆ 
ಸಾಮ್ಯುಮಮುಗಿನ ಕಾಡಮ್ಮನುಂ ಎಜಕಿಗೆ ನಾಗನುಂ ಕುಪ್ಪನುಂ 
ಮಾದನುಂ ಒಕ್ಕಲ್ಲನಂಗೆಯೈೈ (ಎಇ. 2೧೭೪1, ೪-೧೬; 905) ; ಕುಪ್ಪನ 
ನಂಬಿ ಕೊಳಕೇ ಬಿತ್ತಿದೆ. ಕುಪ್ಪ ಓಡಿಹೋದ ; ಕೊಳ ಕೆ ಹೊತ್ತಿ 
ಹೋಯ್ತು (ಗಾಡೆ). [ದೇ. ॥ ತಮಿ. ಕುಪ್ಪನ್‌) 

ಸಂಪ್ಪ (ನಾ). (?): ತಮಾಳದ ಪರಿವೆತ್ತ ಜೋಳಪರಿತಳ್ತದಿರ್ಮುತ್ತೆಯ 
ಕುಪ್ಪಮೊಪ್ಪಿತೋಟಾದುವು ಮನೋಜರಾಜ ಶಿಬಿರೆಂಗಳಿವೆಂಬಿನೆಗಂ 
ವನಾಳಿಗಳ್‌ (ಚಂದ್ರಪು. ೬-೬೨). ಕ್ಷಿ 

ಕುಪ್ಪಂಮಣಲಿ (ನಾ). ಒಂದು ಸ್ಥಳದ ಹೆಸರು: ಅಣ್ನನ ದಣ್ಣ 
ಕೆಳಗೆಯ್ದ ಕುಪ್ಪಂಮಣಲಿಯುಳ್‌ ಅಯ್ದುಳೆ ಬೆದೆಮಣ್ಣು (ಮೈ ಆರಿ. 
೧೯೪೬, ೧೫-೨೧ ; 897). [ಕುಪ್ಪ “- ಮಣಲಿ ?) 

ಕುಪ್ಪಕುಖ (ನಾ). ಮಕ್ಕಳು ಆಡುವ ಒಂದು ಬಗೆಯ ಆಟಿ: 
ಪಗರಣಮಣ್ಮು ಮೆಚ್ಚು ಪನಿಘೃಷ್ಟಿಯೆ ಬೂದಿಯಿ(0) ಬೊಟ್ಟು 
ಗಣ್ಣವಾತುಗಿಬಗಿ ಕೀರ್ತಿ ಕುಪ್ಪಕುಅಿ ಮುತ್ತರ ಮೂದಲೆ ಪೆಂಪು 
ವಿಕ್ರಮಂ ಭಗನತಿಯೇಜು ಶೌಚಗುಣಮತ್ತಿಯೆ ಪಣ್ಣೆನಿಪೇಳ 
ಪುಣ್ಣರಂ ತೆಗಳ್ತುದುವಾರ ಚಾರುಚರಿತ್ರಪ್ರಭೆಯಿಂ ಪಡೆವಳ ತೈಲನ 
(ಸೌಇಇ. 21-1, ೫೨-೩೩; 1008); ಜಿನಭಕ್ತಂ ಹರಿಕಾಂತನಂತೆ ಮಂಯ್ವಂ 
ನೋಡದೆ ಕುಪ್ಪಕುಜಕಿ [ಪಾಠಾಂ. ರಿ)ಯಾಡುವ ಮ ಕೃಳಂತೆ ತನ್ನಂ 
ಪೊಗಟ್ಟುಕೊಳ್ಳದೆ (ಧರ್ಮಾಮೃ. ೧೩-೭೭). [?] 

ಕುಪ್ಪಗಡೆ "ಕುಪ್ಪಗಡ್ಡೆ ನೋ. 

ಕುಪ್ಪಗಡ್ಡಿ "ಕುಪ್ಪಗಡ್ಡೆ 'ನೋ. 

ಕುಪ್ಪಗಡ್ಡೆ, ಕುಪ್ಪಗಡೆ, ಕುಪ್ಪಗಡ್ಡಿ, ಕುಪ್ಪಗೆಡೆ (ನಾ). ಒಂದು 
ಸ್ಥಳದ ಹೆಸರು: ಮಂಣ್ಡಳಿಕಂ ಕುಂದಮಂಗೆ ಕಪ್ಪಗಡ್ಡೆಯ ಬಯಲಂ 
'ಕಳಂಬಂದು (ಎಕ. ೪111, ಸೊರಬ. ೧೮೪-೭ ; 1033). ಕುಪ್ಪಗಡೆ : 
ಸಿಟ್ಟಿಗೆ ಸಲೆ ನೆಗಟ್ಟ ಕುಪ್ಪಗಡೆಯಂ ಬರ್ಮ್ವಂ (ಸೌಇಇ. XX, ೨೪-೧೨; 
1034). ಕುಪ್ಪಗಡ್ಡಿ :: ಸಯಿನಾಸರದ ವಿಠ್ಠಪ್ಪ ಕುಪ್ಪಗಡ್ಡಿಯ ಬೀಡು 
ಕಣಿಯ ನಾಗಂಣ (ಎಕ. ೪11, ಶಿಕಾರಿ. ೨೮೨-೩೫ ; 1368). ಕುಪ್ಪಗೆಡೆ: 
ಸ್ವಸ್ತಿಶ್ರೀಮನ್ಮಹಾಪ್ರಭು ಬಮ್ಮುಗಾವುಂಡನುಂ ಬಿಲಗಾವುಂಡನುಂ ... 
ಪಾಂಡಿಯೂರ್ಗಂ ಕುಪ್ಪಗೆಡೆಗಂ. . . ಗಾವುಣ್ಣ್ನುಗೆಯ್ಯುತ್ತವಿಂರ್ದ್ದು 
feu. 1೪, ೧೧-೬೦ ; 1121). [ಕುಪ್ಪ * ಗಡ್ಡಿ] 

ಕುಪ್ಪಗೆಡೆ "ಕುಪ್ಪಗಡ್ಡೆ ' ನೋ. 

ಕುಪ್ಪಟಿ (ನಾ). ಹಾರಾಟ; ನೆಗೆತ; ಎಗರುವಿಕೆ: ಕುದುರೆಯ 
ಕುಪ್ಪಟ: ಘನವಾಯಿತು ಆನೆಯ ಹರಿದಾಟ ನಿಲಬಾರದು 
(ವಡಸಂ. ೪೧೨-೭೯). [ಕುಪ್ಪ್ಯ ಆಟ?) : 

ಕುಪ್ಪಟಿ "ಕುಂಪಟ' ನೋ. 

ಕುಪ್ಪಡಿ "ಕುಂಪಟ' ನೋ. 

ಕುಪ್ಪಡಿಗೆ (ನಾ). ಅಗ್ಲಿಸ್ಟಿಕೆ: * ಅಂಗಾರಧಾನಿಕೆ-ಅಗ್ಲಿಸ್ಬಗೆ, 
ಕುಪ್ಪಡಿಗೆ* (ಗಂಗಾಮ. ೧). [ಕಪ್ಪಡಿ (ಆ ಕುಂಪಟ) + -ಗೆ] 

ಕುಪ್ಪಣ "ಕುಪ್ಪಣ್ಣ? ನೋ. 

ಕುಪ್ಪಣ್ಣ, ಕುಪ್ಪಣ (ನಾ). ಒಬ್ಬಾತನ ಹೆಸರು: ಕುಪ್ಪಣ್ಣನ ದೇಗುಲದ 
ಮಹಾದೇವರ್ಗೆ (ಎಇ. ೪1, ೨೧೩-೧೨; 874). ಕುಪ್ಪಣ: ಕುಪ್ಪಣಕಾದಿ 
ಸತ್ತುಸಗ್ಗಿ ಯಾದೆ (ಎಕ.೫,ಬೌರಿಂಗ.೪೭-೫,; ಸು.970). [ಕುಪ್ಪ + ಅಣ್ಮ] 


೧೯೩೫ 


0 


25 


ಒಂ 


5 


45 


ಕುಪ್ಪಶಿ 


ಕುಪ್ಪಯ್ಯ, ಕುಪ್ಪೆಯ (ನಾ). ಒಬ್ಬಾತನ ಹೆಸರು: ಕುಪ್ಪಯ್ಕನುಂ 
ಚನ್ಹನುಂ ಬಿಕ್ಕಿಯುಂ ತಮುತ್ತಮೂವರುಂ ಕ ಲ್ಬನಿಜಕಿಸಿದರ್‌ 
(ಎಕ. ೪111, ಸೊರಬ. ೪೫೪-೭ ; 973). ಕುಪ್ಪೆಯ : ಫುರಿಗೆಜನಾಡ 
ಕುಪ್ಪೆಯನಾಳೆ (ಕಷ. 1, ೧೩-೫; 865). 

[ಕುಪ್ಪು * ಆಯ್ಕ] 

ಕುಪ್ಪರಿಸು, ಕೊಪ್ಪರಿಸ್ಕು, ಖೊಪ್ಪರಿಸ್ಕು (ಕ್ರಿ). ೧. (ಎರಡು 
ಪಾದಗಳನ್ನೂ ಜೋಡಿಸಿಟ್ಟು) ನೆಗೆ; ಜಿಗಿ; ಕುಣಿ; 
ಥಟ್ಟನೆ ಮೇಲಕ್ಕೇಳು; ಪುಟನೆಗೆ: ಅರುಣಜಲಧಿಯ ನೊರೆಯೆನೆ 
ಕರುಳು ಕುಪ್ಪರಿಸಿದವು (ಕುವ್ಯಾಭೀ. ಓರಿಇ. ಪರಿ. ೧೫೧) ; ದುಃಖ ಶರಧಿ 
ಗಸಂಖ್ಯಾತ ಯೋಜನದಿಂದವುಕ್ಕಿನ ಶಸ್ತ್ರದ ಮೇಲೆ ಗುಕ್ಳುಗುಕ್ಕೆಂಬ 
ಶಬ್ದದಿ ಮರಮರಳಿಯು ಕುಪ್ಪರಿಸಲು ರಕ್ತಮಯವು (ಪೂಜ್ಯಚ. ೨-೩೦) ; 
ಮದಕರಿಗಳಂತೆ ಶೋರಿಸುತ ಹೊಳೆಯುತ್ತ ಕುಪ್ಪರಿಸಿ ಕುಣಿದು 
(ಕರಿಕ. ೬೪-೨). ೨. ಆವರಿಸು; ಕವಿ; ಮುತ್ತು: ಬಾರಿಸಿತು ಬಲು 
ತಿಮಿರ ಘೋರಾಕಾರದಲಿ ಶತಕೋಟ ರಾಹು ಶರೀರದುರು ಶಕಾಳಿಕೆಯ 
ವೊಲು ಕುಪ್ಪರಿ [ಪಾಠಾಂ. ೪] ಸಿತುರ್ವರೆಯ (ತೊರರಾ. ೬-೩೫-೩೭). 
೩. ಮೇಲಕ್ಕೆತ್ತಿ ನೆಲದ ಮೇಲೆ ಎಸೆ; ಮೇಲೆತ್ತಿ ಕುಕ್ಕು; 
ಕುಕ್ಕರಿಸು: (8). ೪. ಕುಸಿ; ಜರಿದು ಬೀಳು : ಲಾಸ್ಮದ ಕರತಳದ 
ಕಂತುಕವೊಯೆನಲುಪ್ಪರಿಸಿ ಕುಪ್ಪರಿಸುತ್ತಲಿರ್ದುದು ಗಿರಿ ಸಮುದ್ರದಲಿ 
(ತೊರರಾ. ೬-೫-೧೮); ಈ ಆಕಸ್ಮಿಕವಾದ ಆಪತ್ತಿನಿಂದ ನನ್ನ ಕಾರ್ಯ 
ಮಂದಿರವೇ ಕುಪ್ಪರಿಸಿ ಬಿದ್ದಂತಾಗಿದೆ (ಮಣಿಮ. ೩೩೯) ; ನನ್ನ ಧೈರ್ಯದ 
ಕಳಸವು ಕುಪ್ಪರಿಸುವುದೆಂದು ಹೀಗೆ ಕೇಳುವೆಯಾ? (ಮುತ್ತೈದೆ. ೧೪೯) ; 
ಕಣ್ಣುಕಟ್ಟ, ಗಿಮಿಗಿಮಿ ಗಾಣವಾಡಿಸಿತು ಗಾಳಿ ನೆನೆನೆನೆದು ಸಲ 
ಕುಪ್ಪರಿಸಿತ್ತು (ನೆಲಮು. ೧೪). ಕೊಪ್ಪರಿಸ್ಕು : ೧. ನಿಲುವ ತಾಗುವ 
ಜಿಗಿದು ಕೊಪ್ಪರಿಸಿ ಭೀಮನಂ ತಲೆಬಿರಿಯೆ ಪೊಯ್ದು ಕೆಡೆ ಚಿಮ್ಮಿದಂ 
(ತುರಂಗ. ೬೫-೪೬). ೪. ಖೋಡಿ ಕೊಪ್ಪರಿಸಿದುದು ಧೈರ್ಯವನೀಡಿ 
ಜನದುದಪದೆಸಿ (ಕುವ್ಯಾಅ. ೧೯-೩೭) ; ಕಾಮನ ಬಿಲ್ಲು ಹಿಡಿಯಲು 
ಹೋಗಿ ದೊಪ್ಪನೆ ಕೊಪ್ಪರಿಸಿ ಬಿದ್ದರು (ಮುಂಗಾಪು. ೭೦). 
ಖೊಪ್ಪರಿಸ್ಕೆ: ೧. ಕಂಡವರಾರು ಸೇನಾಥಿವಹದ ಪಾಡೆ ಕರ್ಣನ 
ಖಾತಿ ಖೊಪ್ಪರಿಸೆ (ಕುವ್ಯಾಕ. ೧೧-೪೧); ತೇಜಿಯ ಚಳಚಮತ್ಯೃತ 
ಖುರದ ಹೊಯ್ದು ಗಳೊಳಗೆ ಕಿಡಿ ಖೊಪ್ಪರಿಸಿದವು (ತೊರರಾ. ೬-೫೧-೩); 
ದುರುಳ ಶುಂಭಾನುಜಕಬಂಧವು . . . ಗಿರಿಯವೊಲು ಖೊಪ್ಪರಿಸಿ ಕೆಡೆ 
ದುದು (ಅಂಬಿಕಾ. ೩೩-೬೨). [ಕುಪ್ಪರು + -ಇಸ್ಕು] 

ಕುಪ್ಪರು (ಕ್ರಿ). ನೆಗೆ; ಹಾರು. "ಕುಪ್ಪರಿಸು' ಪರಾ. 

(ಬೇ. ॥ ತಮಿ. ಕುಪ್ಪುಜು] 

ಕುಪ್ಪರೆ (ನಾ). ಒಂದು ಸರಕು; ಅದರ ಮೇಲಿನ" ತೆರಿಗೆ(?): 
ನಾಲ್ಕುನಾಡ ಸುಂಕಮಂ ಪೂರ್ವ ಮರ್ಯ್ಮಾದೆಯಂ ಪ್ರಶಿಸಾಳಿಸಿ ಕೊಟ್ಟ 
ಸಾಸನಮೆಂತಂದೊಡೆ ಅಡಕೆಲಕ್ಕಕ್ಕೆ ನೀಸ ೧೦ ಉಂಬಳಂ ಕೊಡಿಗೆ 
ಪಣ ೨ವಿ೫ ಕುಪ್ಪರೆಗೆ ಪಣ ೧ ವಿ೫ (ಕಇಆ. ೧೧೫-೧೯-೨೮ ; ?). [9] 

ಕುಪ್ಪಲು (ನಾ). ಗೊಬ್ಬರ. "ಕುಪ್ಪಲು ಮಣ್ಣು? ಪರಾ. 

(ದೇ. ॥ ತಮಿ. ಕುಪ್ಪಲ್‌ ಇ (ಗೊಬ್ಬರೆದ) ರಾಶಿ, ಕುಪ್ಪೆ] 

ಕುಪ್ಪಲುಮಣ್ಣು (ನಾ). ಗೊಬ್ಬರದ ಮಣ್ಣು: ನಿಸ್ಸಾರವಾದ ಮಣ್ಣು 
ಆಸನದ್ವಾರದ ಮೂಲಕ ಕು ಪ್ಪ ಲುಮ ಣ್ಣಾಗಿ ಹೊರಬೀಳುತ್ತದೆ 
(ಪ್ರಾಣಿಕಾ. ೧೯೧). [ಕುಪ್ಪಲು * ಮಣ್ಣು (೮. ಮಣ್‌)] 

ಕುಪ್ಪಶಿ (ನಾ). (2): ಪೂರ್ವ ಮರ್ಯಾದೆಯ ಪ್ರತಿಪಾಲಿಸಿ ಕೊಟ್ಟ 
ಸಾಸನಮೆಂತೆಂದೊಡೆ... ಕುಪ್ಪಶಿಗೆ ಪಣ ೧ಪವಿ೫ ಕಪ್ಪುರ ಬಿಸಿಗೆಗೆ ಪಣ 
೨ ನಿಸ ಪಟ್ಟ ಸೂತ್ರ ಬಿಸಿಗೆ ವಿ ೬ (ಕಇಆ. ೧೧೬-೨೦-೩೨ ; ?). [೪] 


ಕುಪ್ಪಸ 

ಕುಪ್ಪಸ, ಕುಪುಸ, ಕುಪ್ಪುಸ, ಕುಬಸ, ಕುಬುಸ (ನಾ). ೧. ರವಕೆ; 
ಕಂಚುಕ : “ಕಂಚುಕ ವಾರವಾಣಃ, ಕೂರ್ಪಾಸಃ, ನಿಚೋಳಕಃ - ಈ 
೪ ಕುಪ್ಪಸಂ” (ಹಲಾಯು. ೯೧-೩೯೮); "ಕೆಂಚುಕಂ ಚೋಳಕಂಕುಪ್ಪುಸ 
ಬಾಚಿಯಕ್ಕುಂ” (ಮಂಗರಾ. ೧೦೧-೨೯) ; ಚಿನ್ನದ ಸವಂಗಮಪೂರ್ವದ 
ಮೊಚ್ಚೆಯಂ ಪವಣೃಡೆದ ಸುವರ್ಣಪಾರಿವದ ಕುಪ್ಪಸಮೊಪ್ಪೆ ಬೆಡಂಗ 
ನಾಳ್ಡು ... ವಿಳಾಸದ ಸೂಳೆಯರೊಬ್ಬ ತೋಜಕಿದರ್‌ (ಪಂಪಧಾ. 
೯-೧೦೩) ; ಒದಸೆನೆರಸಿದೇಣುಂ ಕುಪ್ಪಸವೆರಸಿದ ಪಾಹಮುಂ... 
ಎಂತುಂ ಲೇಸಲ್ಲದಂತೆ (ಧರ್ಮಾಮೃ. ೧೪-೧೩೪); ಸೀರೆ ಕುಪ್ಪಸ ಬೇಡ 
ಹಾರ ಓಲೆಯು ಬೇಡ (ಕಎಪು. ೩೩-೫); ನೀಲಿಯ ಕುಪ್ಪಸ ತೊಟ್ಟಿ 
ದೇವಿಯೂ ಅನುಚರರೂ ಬರುವರು (ಆರ್ಯಕ. ೨). ೨. ಕವಚ; 
ಕಂಚುಕ: ತೊಟ್ಟ ಪೊಡ್ಡಫೊಸ ಕುಪ್ಪಸಮೊಪ್ಪಮನಾನೆ :.. ವೇತ್ರಧರಂ 
ಜನತಾ ಮನೋಹರಂ (ದಕಕು. ೭-೧೧ನ) ; ಬಡಿಕೋಲುಗಳನೆಕ್ಕಡವ 
ನುರು ಪಾರಿಯದ ಕುಪ್ಪಸವ ಮೇಳವಿಸಿ ಹೊಜನಂಟಿನವನೀಪಾಲ 
ಬೇಂಟಿಗೆ (ಕುವ್ಯಾಅ. ೨೩-೮); ಮೊದಲಿರ್ದ ಮುದ್ರೆಯಂ ಸಂಘಟಸಿ 
ಕುಪ್ಪಸದ ಸೆಆಗಿನೊಳ್ಳಟ್ಟಿ (ಜೈಮಿಭಾ. ೩೦-೨೯). ಕುಪುಸ: ೧. ಹರಡೇ 
ಕಂಕಣ ಕಮಲಾದೇವೀ ಒಂಕೀ ಬಾಪೊರೀನಿಟ್ಟಿ ನೊಳಗೇ ಕುಪುಸಾವೂ 
(ಹುಟ್ಟಹ. ೧೫೩). ಕುಪ್ಪುಸ: ೧. ಕುಪ್ಪುಸದೊಳರುವೆಯ ಚೆಂಡ 
ನೊತ್ತಿ ಬಿಗಿದುಂ (ಡೆಬಪು. ೧೦-೭೫). ೨. ತೊಡೆವರಂ ನೀಳ್ಡಿರ್ದ 
ಕುಪ್ಪುಸವೆಸೆಯಲೆಯ್ತಂದು . . . ಬಿನ್ನವಿಸೆ ಪಡಿ[ಯ]ರನು 
(ಕುಮುರಾ. ೨-೧೦೩); ಕರಿಯ ಕಂಬಳಿಯ ಕುಪ್ಪಸ ಕುಲ್ಲ್ಯಾಯಿಕ್ಕಿ 
« * . ಕೊಡಗರ ಪರಿವಾರ ಬಂದುದು (ಕಂನವಿ. ೨೦-೬೪) ; ಕುಪ್ಪುಸ 
ಪೂರ್ವದಲ್ಲಿ ಗಂಡಸರ ಮೇಲ್ಮೆಯ್ಯ ಕವಚನವಾಗಿದ್ದು ಈಚೆಗೆ ಹೆಂಗಸರು 
ತೊಡುವ ವಸನಕ್ಕೆ ಮಾತ್ರ ಅನ್ವಯಿಸುವಂತೆ (ನಮ್ಮನು. ೧೯೪). 
ಕುಬಸ:೧. ಅಕ್ಕ ತಂಗಿರ ಬಣ್ಣ ಅವರೆ ಹೂವಿನ ಬಣ್ಣ ಕುಬಸದ 
ಬಣ್ಣ ಕುತನೀಯ (ಹಳ್ಳಿಯ. ೧೧೨). ಕುಬುಸೆ: ೧.` ಪೊಡವಿಯೊಳು 
ಪರಹಿತದ ಪಟ್ಟಾವಳೆಯನುಟ್ಟು ಕೂಡುವ 'ದಾನಗಳೆಂಬೊ ಕುಬುಸ 
ತೊಟ್ಟು (ಪುರಂದ. ೧-೩೪-೩); ರೇಶಿಮೆ ಜರತಾರಿಯ ಸೀರೆ ಕುಬುಸ 
ಗಳು (ಆಶ್ರಮ. ೧೦೯). ೩, ಹಾವಿನ ಪೊರೆ: “ನಿರ್ಮುಕ್ತಃ, ಮುಕ್ತ 
ಕಂಚುಕ॥ - ೨ ಪೊರೆ ಬಿಟ್ಟ ಹಾವಿನ ಹೆಸರು .. . ಕುಬುಸವಂ ತೊರೆದ 
ಹೊಸ ಹಾವು” (ಸಿದ್ಧಾಂತಿ. ೬೫). 

ಕುಪ್ಪುಸಮಾಡು, ಕುಬಸಮಾಡು, ಕುಬುಸಮಾಡು- ಮೊದಲಸಲ 

ಗರ್ಭಿಣಿಯಾದವಳಿಗೆ ಐದು ಅಥವಾ ಆರನೆಯ ತಿಂಗಳಲ್ಲಿ 
ಔತಣವಿಕ್ಕಿ, ಹೂಮುಡಿಸಿ, ಹೊಸಕುಪ್ಪಸವನ್ನು ತೊಡಿಸುವ 
ಸಮಾರಂಭವನ್ನು ಮಾಡು, ಉತ್ಸವವನ್ನು ಆಚರಿಸು: ಅಂದು 
ಅಕ್ಕನಿಗೆ ಕುಪ್ಪಸಮಾಡಿ ಆರತಿಮಾಡಿದಳು (ವೈನಿ. ೧೮೯) ; ಇಂದಿರಕ್ಕನಿಗೆ 
" ಕುಬಸ' ಮಾಡುವ ಬಗ್ಗೆ ಅನೇಕರಿಂದ ಬಂದ ಅಮಂತ್ರಣ ಸ್ವೀಕರಿಸ 
ಲಾಗಿದೆ (ಮನೆಬೆ. ೪೫). [«- ಪ್ರಾ. ಕುಪ್ಪಾಸ (೮ ಸಂ. ಕೂರ್ಪಾಸ)] 

ಕುಪ್ಪಸಕಾಕಿಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ; ಕುಕ್ಕಿ 
ಬಳ್ಳಿ ು (ಕಿ). (ಕುಪ್ಪಸ? * ಕಾಕ್ಕಿ+ ಬಳ್ಳಿ] 

ಕುಪ್ಪಸಗಣಕೆ "ಕುಪ್ಪಸಗಣಿಕೆ' ನೋ. 

ಕುಪ್ಪಸಗಣಿಕೆ, ಕುಪ್ಪಸಗಣಕೆ (ನಾ). ಒಂದು ಜಾತಿಯ ಗಿಡ: 
*ಕರುಭಿಃ-ಕುಪ್ಪಸಗಣಿಕೆ? (ಓಷಧಿ. ೨೦). ಕುಪ್ಪಸಗಣಳೆ : 
*ಟೊಚ್ಛಾಲ- ಕುಪ್ಪಸಗಣಿಕೆ” (ಓಷಧಿ. ೬೪). [ಕುಪ್ಪಸ?* ಗಣಿಕ್ಕೆ] 

ಕುಪ್ಪಸಿಗ (ನಾ). ಕುಪ್ಪಸವನ್ನು ತೊಟ್ಟುಕೊಂಡವನು ; ಕಂಚುಕ 
ಧಾರಿ: *ಬಳಸಿಗಂ-ಕುಪ್ಪಸಿಗಂ? (ಶಮದ. ನ. ೩೬ ಆಡಿಟಿ). 
"ಬಳಸಿಗ? ಪರಾ. (ಕುಪ್ಪಸ * -ಇಗ?] 


೧೯೩೬ 


ಕುಪ್ಪಳಿಸ್ಸು 
ಕುಪ್ಪಸೋಗೆ (ನಾ). ಒಂದು ಊರಿನ ಹೆಸರು: ಕುಪ್ಪಸೋಗೆಯ 
ಕೊಹ್ಲುಣಿ ಕೂಲೇಯೋದೆಯಮಾ » ಗೆ ಕೊಟ್ಟಿದು (ಎಕ. 111, ಸಂಜನ. 
೬೮-೪; 870). [ಕುಪ್ಪ] + ಸೋಗೈ] 
ಕುಪ್ಪಳ (ನಾ). ಬೊಕ್ಕೆ | ಬೊಬ್ಬೆ ; ಗುಳ್ಳೆ. "ಕುಪ್ಪಳಿಸ್ಕು' ಪರಾ. 
5 [ದೇ. ॥ ತಮಿ. ಕೊಪ್ಪಳ) 
ಕುಪ್ಪಳಿ (ನಾ). ರಾಶಿ; ಗುಂಪು; 'ಗುಡ್ಡೆ; ಸಮೂಹ: ಎರಡುಂ 
ಕಿಲಾತಬಳಮಾಗಳು್‌ ಕಾದಿದುದಸ್ರವಾರಿ ಧಾರಾವಳಿ ಕಂಠದೊಳ್‌ ಪರಿಯೆ 
ಮುಂಡದ ಕುಪ್ಪಳಿ ಶೈಲಮಪ್ಪಿನಂ (ಕುಸುಮಾ. ೧೪-೯೪) ; ಬಲ್ಲರುಳ 
ಬಣಂಬೆ ಕಾಳಿಜದ ಕುಪ್ಪಳಿ (ಶಾಂಕೀಶ್ಚ. ೬-೧೨); ಕರುಳ ಕುಪ್ಪಳಿ 
0 ಕಾಳಿಚದ ಹೆಮ್ಮರಡಿ ಕೆನ್ನೆತ್ತರಿನ ಮಡು (ತೊರರಾ. ೬-೪೫-೬೧). 
"ಕುಪ್ಸೈ' ಪರಾ. (ದೇ. ॥ ತಮಿ. ಕುಪ್ತಲ್‌'] 
ಕುಪ್ಪಳಿಕೆ (ನಾ). ಹಾರುವಿಕೆ; ನೆಗೆಯುವಿಕೆ; ಜಿಗಿಯುವಿಕೆ : 
“ರಂಘಂಃ, ರಂಘಣಂ, ರೆಂಘುಣೀಯಂ, ರಂಘ್ಮಂ- ಈ ೫ ಕುಪ್ಪಳಿಕೆ ? 
(ಕಾಶಕೃ. ೯೧); ಆ ಕುಪ್ಪಳಿಕೆಗೆ ಗಿಡ ಗೆಂಡೆಗಳ ಕಾವು ಮುರಿದು ಚಟ 
ಚಟ ಶಬ್ದ ಕೇಳಿಸುತ್ತಿತ್ತು (ಪುನರು. ೨೯೬). [t *-ಇಕೆ] 
ಕುಪ್ಪಳಿಸು, (ಕ್ರಿ). ೧. ರಾಶಿಯಾಗು; ಗುಂಪಾಗು; ಒಟ್ಟಾಗು: 
ಕರುಳೊಕ್ಕೊಕ್ಕುವಿ೯ಯೊಳೆ ಕುಪ್ಪಳಿಸೆ ನೆಣದಳಿಜ್‌ ಸೂಸೆ 
(ಜಗವಿ. ೭-೫೭); ಉಡಿದು ಕುಪ್ಪಳಿಸಿದವು ರಥ (ಕುವ್ಕಾದ್ರೋ. ೧೦-೧೦) ; 
ಕಪ್ಪಿನ ದೇಹಗಳ್ಳೀದು ಮುನ್ನೂಜಾನೆ ಕುಪ್ಪಳಿಸಿದುವು ಭೂಮಿಯಲಿ 
(ಕಂನವಿ. ೧೪-೭೭) ; ನೆತ್ತರ ಪೆರ್ಪೊನಲಿಂ ಕುಪ್ಪಳಿಸಿ ಗುಪ್ಪೆಗೊಂಡ 
ದೊಂಡೆಗರುಳ್ಳಳಿಂ (ರಾಜಶೇ. ೫-೧೨೦ ವ). ೨. ರಾಶಿಹಾಕು; ಗುಡ್ಡೆ 
ಹಾಕು; ಒಟ್ಟುಗೂಡಿಸು: *ಕುಪ್ಪಳಿಸು - ರಾಶೌ (ಗುಡ್ಡೆ ಮಾಡು) * 
(ಶಮಧಾ) ; ಸಿಡಿಲ ಕಿಡಿಗಳಂತಪ್ಪ ಕೆಂಡಂಗಳಂ ಕುಪ್ಪಳಿಸಿ ಗುಗ್ಗುಳಮಂ 
ಮೋಲೆ ಸುರಿಯೆ (ಓಹರ. ೧೫೩-೧೯). 

[ಕುಪ್ಪಳಿ -ಇಸ್ಮ,] 
ಕುಪ್ಪಳಿಸ್ಕುಕುಪ್ಪುಳಿಸು(ಕ್ರಿ).೧.ಹಾರು; ನೆಗೆದು ದಾಟು ; ಜಿಗಿ: 
*ಕುಪ್ಪಳಿಸಿತೆನಲ್ಕೈ ನೆಗೆದು ದಾಂಟದುದಕ್ಕುಂ* (ಭಾರನಿ. ೯); *ಕುಪ್ಪ 
ಳಿಪುದೆನೆ ಹಾರುವುದು” (ಕಕರ. ೨೫); ಕುರುಳ್ಳಿ ಕುಪ್ಪಳಿಸಿ ಮುಂತುಂ 
ಪಿಂತಂುಮೆಂ ನೋಡಿ ಚೋಂಕನೆ ಸಿಂಹಧ್ವನಿಯಂದೆ ಗರ್ಜಿಪ (ಎಳ. 2, 
ಚಿತ್ರದು. ೩೪-೧೯; 1124) ; ತೆಮಳ್ಳು ಕುಪ್ಪಳಿಸುವಂದುಗೆಯ ತೊಡರ 
ಬಲ್ಲಿಗೆ ಬಲ್ಲಂಲಿಗಂ ಸುಟ್ಟುರೆ ಮಸಗಿ ಸುಜ್‌ದು ನೆಗೆದು ಕವ್ವರಿಸಿ ಕವಿವ 
ಸೊರ್ಕಿನ ಸೊವಡಿಂಗಂ (ಅನಂಪು. ೨-೨೯ ವ); ಕಳಚಿ `ಹಾಸವನಬ್ಬರಿಸಿ 
ಕುಪ್ಪಳಿಸಿ [ಪಾಠಾಂ. ನುಬ್ಬರಿಸಲವ್ವಳಿಸಿ] ಕಂಠೀರವನ ಮೋಜಿಗೆ ನಿಲುಕಿ 
ದನವು... ಕುನ್ನಿಗಳು (ಕುವ್ಕಾಅ. ೧೩-೨೭) ; ಹುಲ್ಲುಗಾವಲಿನಲ್ಲಿ 
ಕುದುರೆಮರಿ ಕೆನೆದು ಕುಪ್ಪಳಿಸುತ್ತಿತ್ತು (ಪುನರು. ೨೯೬). ೨. ಆವರಿಸು; 
ಕವಿ; ಮುತ್ತು: ಚಂದ್ರಕಾಂತದೊಡ್ಡುಂಗಲ್ಗಳ ಕಾಂತಿಯೆ 
ಕುಪ್ಪಳಿಸಿದಂತವಿರಳಮಾಗಿ ಪೂತ ಚೂತಲತೆಯ ಬಾಳ್ಗೊಂಪದೊಳ್‌ 
(ಜಗವಿ. ೧೬-೩೪ ವ); ಆಗಸಕೆ ಶಾರದ ನೀರದಮಷ್ಟದಿಗ್ವಧೂಕುಳ ಕುಚ 
ಮಂಡಲಕ್ಕಮರ್ದ ನೂತ್ನದುಕೊಲದೆ ಮೇಲುದಾಗಿ ಕುಪ್ಪಳಿಸಿದುದಗ್ರ 
ಮಂಜು ... ಮಾಘಮಾಸದೊಳ್‌' (ಉದ್ಭಟ. ೪-೩೫); ಯಾರೋ 
ಬಂದ್ರು ಎಂದು ಸುದ್ದಿ ವಠಾರ ತುಂಬ ಕುಪ್ಪಳಿಸಿತು (ರಂಗವ. ೨೩೯). 
೩. ಕುಸಿ; ಕುಸಿದು ಬೀಳು; ಜರಿದುಬೀಳು : ಹಲಗೆ ಗಜೆಯನು 
ಮೇಲೆವಾಯ್ದ ಪ್ರಳಿಸಿದರೆ ಕುಪ್ಪಳಿ ಸಿತರಿಬಲ ಘಾಯ ಫೌಾಯೆದೆಲಿ 
(ಕುವ್ಕಾಕ. ೧೫-೨೭); ದಿಗ್ಗಜಂ ಡೆಂಡಣಿಸೆ ಕೂರ್ಮ ಕುಪ್ರಳಿಸಿದಂ ದಳ 
ನಡೆಯಲು (ತುರಂಗ. ೪೨-೨೭); ನಿಲ್ಲಲೂ ಸಹ ಶಕ್ತಿ 
ಹತ್ತಿರದಲ್ಲಿದ್ದ ಕುರ್ಚಿಯ ಮೇಲೆ ಕುಪ್ಪಳಿಸಿದಳು 


ಶಾ 


13 


30 


40 


ಸಾಲದೆ 
(ನವನೀ. ೭). 


ಕುಪ್ಪಳಿಸ್ಕು 


೪, ಜಾರಿಬೀಳು; ಸೂಸು: ನರೆಹಣ್‌ದರೆ ಕರುಳು ಕುಪ್ಪಳಿಸಿದರೆ 
ನಾ 'ಧೃತಿಗೆಡೆನಯ್ಮಾ (ಬಸವ. ೬೯೧) ; ಮಣಿಹಾರಂ ಘಳಿಳೆನೆ ತಾಗಿ 
ಮಣಿಕುಟ್ಟಿ ಮದೊಳ್‌ ಕುಪ್ಪಳಿಸೆ (ಲೀಲಾವ. ೪-೭೪); ಶತಖಂಡಮಾಗೆ 
ನಿಜಶರಹತಿಯಿಂ ಜಾಂಬವ ಶರಂಗಳಂ ಕಡಿದನನಾದೃತನದಜ ಸಿಳ್ಳು 
ಮಲಗುಂ ಕ್ಷಿತಿಯೊಳ್‌ ಕೊಜಕಿವೋಗಿ ಕೂಡೆ ಕುಪ್ಪಳಿಸುವಿನಂ(ಮಹಾನೇ, 
೬-೬6); ಒಡ್ಡೊಡ್ಡೊಡ್ಡೆನುತೊಡ್ಡಿ ಮೇಳದವಳ್‌ ಕುಂಕುಮವಾರಿ 
ಕುಪ್ಪಳಿಸೆ ಪೊಯ್ದಳ್‌ (ಶಮದ. ೧೯೫ ಪ್ರಯೋ). ೫, ಡವಡವ 
ಬಡಿದುಕೊಳ್ಳು ; ಸ್ಪಂದಿಸು; ಮಿಡುಕು ; ತುಡಿ: ಖಳನಸು 
ಕುಪ್ಪಳಿಸಿದದು. ಕಳವಳದಲಿ (ತೊರರಾ. ೬-೪-೨೬) ; ತಪ್ಪುವುದೊ 
ತಾಗುವುದೊ ಎಂದೆದೆ ಕುಪ್ಪಳಿಸ ದೇವಕಿಯ ಚರಣಕೆ ದೊಪ್ಪನೆಜಗೆಂ 
ದೊ ಯಿ ದು ಸಂತಸವೆಜಗಿಸಿದನೊಲಿದು (ಸಾಳ್ವ ಭಾ. ೧೨-೭೬). 
೬. ಕೆಡವು; ಬೀಳಿಸು: ಕಡುಪಿಂದಾ ಕಾಕನಂ ಕುಪ್ಪಳಿಸಿದೆಡೆಯಿದಾ 
ಪೂತನೀರಕ್ಷಮಂ ಪೀರ್ದೆಡೆ (ಅರ್ಥನೇ, ೮-೨೩). ಕುಪ್ಪುಳಿಸು ; 
೧. ಕೆಳರ್ದ್ದ್ವ ಕಿಶೋರ ಕೇಸರಿಗೆ ಕೋಳ್ಕಸಗಿರ್ದ್ವ ವಿಶೋರಗಂಗೆ 
ಕುಪ್ಪುಳಿಸಿ ಕುನುಂಗಿ ಪಾಯ್ವ x ೫ ಗರ್ಜ್ಜೈಸುತಿಪ್ಪ ಜವಂಗೋರ್ಪ್ರಡಗ್ಗ 
ಳಮೆನೆ ಕೊಂದು ಕೂಗುವನರಾಶಿಬಳಂ ತಲೆದೊ ಅಕೆ ಬವಿನ್ನಿಗೆಂ 
(Mua. XX, ೭೬-೩೨; 1118). "ಕುಪ್ಪರಿಸು? ಪರಾ. 
[?+ -ಇಸ್ಕು] 

ಕುಪ್ಪಳಿಸ್ಕು (ಕ್ರಿ). ೧. ಬಿಸಿಯಾದ ದ್ರವದಿಂದ (ಚರ್ಮ ಮೊದ 
ಲಾದುವನ್ನು) ಸುಡು; ಬೊಬ್ಬೆಯೆಬ್ಬಿಸು. ೨. ಬೊಬ್ಬೆಯೇಳು; 
ಗುಳ್ಳೆಯೇಳು: (8). ೩. ಅತಿಯಾಗಿ ಮಾಗು; ಕಳಿತು ಹೋಗು: 
ಬಿಸಿಲಿನ ಜಳಕ್ಕೆ ಬಾಳೇಹಣ್ಣು ಕುಪ್ಪಳಿಸಿ ಹೋಗಿದೆ (ರೂಢಿ). 

[ಕುಪ್ಪಳ + -ಇಸ್ಯು) 
ಕುಪ್ಪಳೂರು (ನಾ). ಒಂದು ಊರಿನ ಹೆಸರು: ಮಗಂ ಜಿದಿಯೆಮ್ಮಂ 
ಕುಪ್ಪಳೂರ `ಮಹಾಜನಕ್ಕೆ ಗೋಸಹಸ್ರಕೆ ಪೊನ್ನ ಕೊಟ್ಟು (ಎಕ. ೪111, 
ಸೊರಬ. ೨೪೮-೧ ; 950). [ಕುಪ್ಪಳ? + ಊರ್ಯ್ಕು (ಆ ಊರ್‌) 
ಕುಪ್ಪಾಲ್‌ (ನಾ). ಒಂದು ಸ್ಥಳದ ಹೆಸರು: ಬೆಳ್ಳಿಮಾಣಿಯ ಶ್ರೀ 
ಗಾಮುಣ್ಣರುಂ ಕುಪ್ಪಾ ಲ್ಮಾದವರುಂ(ಎಕ. 111, ಶ್ರಿರಂಗ. ೧೬೦-೨೦; 800), 

[< ಕೊಪ್ಪಲ್‌?) 
ಕುಪ್ಪಿ, ಕುಪ್ಪೆ (ನಾ). ೧. ಬಾಣ ಮೊದಲಾದುವನ್ನಿಟ್ಟುಕೊಳ್ಳುವ 
ಚರ್ಮದ ಕೋಶ; ಬತ್ತಳಿಕೆ: ಹೊಸ ಹೊಡೆಗಟ್ಟುವಂಬುಗಳ 
ಕುನ್ಬಿಯನಾವರಿಪಾರ್ದ್ವ ಜಾಳಮಂ ಪಸರಿಪ , , . ಪುಳಿಂದ ಸಂಕುಳದ 
ಪೆರ್ಕಣದಿಂದೆಸೆದತ್ತು ಪಕ್ಕಣಂ (ಚಂದ್ರಪು. ೫-೫೪). ೨, ಗಾಜು, 
ಬಿಂಗಾಣಿ, ರೋಹೆ ಮುಂತಾದವುಗಳಿಂದ ಮಾಡಿದ ಪಾತ್ರೆ; 
ಜಾಡಿ; ಹೂಜಿ; ಸೀಸೆ: “ಕುಪ್ಪಿ (ಕುಪ್ಪಿಗೆ) - ಕೂಪೀ- ಬಾಟ್ಲಿ” 
(ತದ್ಭಕೋ. ೮);  ರೊಪ್ಯೈದ ಕುಪಖ್ಪಿಗಳೊಳಂ, ಪಳಿಕಿನ 
ಪುಡಿಕೆಗಳೊಳಂ . .. ತೀವಿದೆನಿತಾನುಂ ತೆಜದ ಬಂಧುರ ಸುಗಂಧವಸ್ತು 
ಸಂದೋಹಮಂ ಪಿಡಿದು (ಜಗವಿ. ೬-೧೮ ವ); ಗುಳಿಗೆಯಂ ಮಾಡಿ 
ಗಾಜಿನ ಕುಸ್ಪಿಯಲ್ಲಿ ಇಟ್ಟು (ವಿವೈವಿ. ೪೫); ಒಂದು ಕುಖ್ಪಿ ಸಾರಾಯಿ 
ತರಿಸಲು ಮನೆಯೊಡೆಯನು ಮರೆತಿರಲಿಲ್ಲ (ಧೂಮಮ. ೪೨). ಕುಪ್ಪೈ. 
"ಕಳ್ಳಗುಪ್ಸೆ' ಪರಾ. [ಆ ಸಂ. ಕೂಪೀ] 
ಕುಪ್ಪಿ "ಕುಪ್ಸೈೆ' ನೋ. 
ಕುಪ್ಪಿ, ಕುಪ್ಪ (ನಾ). ಒಂದು ಬಗೆಯ ಗಿಡ: ಬಿಳಿಕೊಮ್ಮೆ, ಬಿಳಿ 
ಉಪ್ಪಿ ಎಲೆ, ಅಡುಸೋಗೆ, ಹಾಲುಕೊರಟಗೆ, ಕುಪ್ಪಿಎಲಿ.,,, ಇವುಗಳ 
ಪ್ರತ್ಮೇಕ ರಸ ಸೇ ೧ ರಂತೆ (ಸಕವೈ. ೪೪೫ ಪರ). ಕುಪ್ಪೈ. "ಕುಪ್ಪೆ 
ಸೊಪ್ಪು' ಪರಾ. (ದೇ. ॥ ತಮಿ, ಕುಪ್ಪೆ) 


ಶ್ರಿ 


೧೯೩೭ 


ಕುಪ್ಪಿಸ್ಕು 


ಕುಪ್ಪಿಕಟ್ಟುಮಾತ್ರೆ (ನಾ). ೯ ಕುಪ್ಪಿಮಾತ್ರೆ : (೪). 
[ಕುಪ್ಪಿ, * ಕಟ್ಟು * ಮಾತ್ರೆ) 
ಕುಪ್ಪಿಕ್ಕು (ಕ್ರಿ). ನೆಗೆ; ಹಾರು; ಲಂಘಿಸು; ನಲಿದು ಮುದುನಿಕ್ಕಿ 
ಗುಮ್ಮಡಿಗೆಲವಂ ಪೆರ್ಗರಡಿಯಂತೆ ಕುಪ್ಪಿಕ್ಕಿ ಕರಂ ಕೆಲೆವಂ ಕಣ್ಣಪ್ಪಂ 

3 (ತ್ರಿಫಎಿ. ೬-೧೩೭). [ಕುಪ್ಪ * ಇಕ್ಕು] 
ಕುಪ್ಪಿಗಿಡ (ನಾ). ಒಂದು ಔಷಧಿಗಿಡ: ತುಪ್ಪಕೇಕೆ, ಕುನ್ಬಿಗಿಡ 

(ಮೈಣಗಿ. ೨-೨೨). [ಕುಪ್ಪಿ * ಗಿಡ ( ಗಿಡು)] 
ಕುಪ್ಪಿಗೆ (ನಾ). ೧. ಕುಪ್ಪಿ, : ಕಾಜಿನ ಕುಬ್ಬಿಗೆಯಲಿಪ್ಪ ನೀರಿಣ್ನೆಯಂತೆ 
(ಮೊ ಳಿ ಮಾ. ೧೬೧-೬೦೧) ; ರೆಸಾಯನದ ಕುಪ್ಪಿಗೆಯಂತೆ ತೋರ್ಪ 
10 ತನಿವಣ್ಣಂ ತಿಜಕಿಯಲ್‌' (ಅರ್ಧನೇ. ೩-೮೦) ; ಚತುರ್ವಲ ತುಮು 
ರೋಚ್ಚಾವಚನಾದದಿನಾದಂ ತೀವಿದ ಕುಪ್ಪಿಗೆವೊಲಾದುದಬ್ಬಭವಾಂಡಂ 
(ಜಗವಿ. ೧೨-೯) ; ಪನಿನೀರೆ ಕುಪ್ಪಿಗೆಯಾಂತು (ಕುರಾಸಾಂ. ೨೧-೪೯). 
೨. ಕೊಳವೆ: ಕದಳೀಗರ್ಭದೆ ವಿರಚಿಸಿ ಮದನಂ ಕುಪ್ಪಿಗೆಯನಲ್ಲಿ 
ಕುಳಿರ್ವ ಮರ್ದಂ ಶೀವಿದನಡಕಲಿಟ್ಟ ನವನೆನಿಸಿದುವೆಸೆವ ಸಿತೇಕ್ಷುದಂಡ 

15], ಮಂಡಲಿ ಬನಡೊಳ್‌ (ಮಲ್ಲಿಪು. ೨-೪೩). ೩. ಬಾಣದ ತುದಿಯಲ್ಲಿ 

ಜೋಡಿಸುವ ಚೂಪಾದ ಮೊನೆಯನ್ನುಳ್ಳ ಲೋಹದ ಹೊದಿಕೆ, 

—ಮೊನೆಯಾದ ಅಲಗು:'ಬಿಸಿಬಿಸಿಯ ಬೋಳೆಗಳ ತಳಪದ ರೆಸುಮೆಗಳ 

ಕವಲಂಬುಗಳೆ ಡಾಳಿಸುವ ಕಣಲಿಗೆಯಲಗುಗಳ ಕುಪ್ಪಿಗೆಯ ಕೋಲುಗಳ 

(ತೊರರಾ. ೬-೪೪-೯). ೪. ಮುತ್ತು, ರುದ್ರಾಕ್ಷಿ ಮೊದಲಾದುವು 

ಗಳಿಗೆ ಅಳವಡಿಸುವ ಅರ್ಧಗೋಲಾಕಾರದ ಚಿನ್ನದ ಮುಚ್ಚಳ, 

ಹೊದಿಕೆ, ಸಂಪುಟ: ಸೊಕ್ಕಾನೆದಲೆಯ ಮಣಿಯಂ ತಂದು 
ಕುಪ್ಪಿಗೆಯನಿಕ್ಕಿ ವೆಜ್ಜಂ ಮಾಡಿ ನರದ ನೇಣಿಂಡೆ ಹಸಮಾಡಿದ ಎಕ್ಕಾ 
ವಳಿಗಳಂ (ಸಮ್ಯಕೌ. ೧೦-೩೪); ಕೊರಳಿಗೆ ಮೂವತ್ತೆರಡು ರುದ್ರಾಕ್ಷಿಗಳ 
ಕುಪ್ಪಿಗೆ ಹಾಕಿಸಿ, ಜೊತೆಗೆ ಗೌರಿಶಂಕರವನ್ನು ಸೇರಿಸಿ ಮಾಡಿಸಿದ ಹಾರ... 
ಅರ್ಪಿಸಿದರು (ಶರಚ. ೮೧೪). ೫, ಹೆಂಗಸರು ಕಿವಿಯಲ್ಲಿ ಧರಿಸುವ, 
ಅರ್ಧಗೋಳಾಕಾರದ' ಚಿನ್ನದ ಒಡವೆ,--ಕರ್ಣಾಭರಣ: 
ಚಿನ್ನದ ಒಡವೆಗಳೆಂದರೆ ಕುಪ್ಪಿಗೆ, ಬುಗುಡಿಕಾಯಿ, ಜಡೆಹೂವು 

(ನನ್ನೂರು. ೭೨). ೬. ದೇಹದ ಒಂದು ಅವಯವ; ಮೊಣಕಾಲಿನ 

ಮೇಲಿನಚಿಪ್ಪು; ಮಂಡಿಚಿಪ್ಪು (?) : ಸಂಚಿತವಾಗಿ ಕುಪ್ಪಿಗೆಯುಂ 

ಕೂರ್ತಿಯುಮೂರ್ಧ್ವ ಜಾನುಮಂಜರಿಯೊಳು (ಅಶ್ವವೈ. ೧-೨೮), 

೭. ಪಾತ್ರೆಗಳ ಬಾಯಿಗೆ ಹಾಕುವ ಮುಚ್ಚಳ, — ಬಿರಡೆ: 

ಮಿಸುನಿಕರುಶ£ಕ]ಲಶಂಗಳೊಳು ಸರಸರಸದುಂಬಿ ಸಸಿನೆ ನೀಲದ 

ಕುಪ್ಪೆಯಂ ಮುಚ್ಚಿ (ನವನೋ. ೨೪-೨೪). 

[ಆ ಸಂ. ಕೂಸಿಕಾ) 
35| ಕುಪ್ಪಿಗೆ ಮಾತ್ರೆ (ನಾ). - ಕುಪ್ಪಿಮಾತ್ರೆ : (*). 
[ಕುಪ್ಪಿಗೆ * ಮಾತ್ರೆ] 
ಕುಪ್ಪಿಮಾತ್ರೆ (ನಾ). ಭರಣಿ, ಹೂಜಿ ಅಥವಾ ಸೀಸೆಯಲ್ಲಿ ಸಿದ್ಧ 
ಪಡಿಸಿ ಇಟ್ಟ ಔಷಧದ ಮಾತ್ರೆ, ಗುಳಿಗೆ: (9). 
[ಕುಪ್ಪಿ * ಮಾತ್ರೆ] 

೪] ಕುಪ್ಪಿಸು, (ಕ್ರಿ). ರಾಶಿಯಾಗು; ಒಟ್ಟುಗೂಡು: ಗಂಟಲೊಳ್‌ 
ದೊಡ್ಡವೆಣನಡ್ಡಂ ಸಿಲೈ. ಮೆಲ್ಯಂ ಮಗುಟ್ಟುವುದುಂ ನೆತ್ತರುಂ ನೆಣನುಂ 
ಕರುಳುಂ ಕಬ್ಬಸಮುಮೆಲ್ವುಮಡಗುಮೊಡಗಲಸಿ ಸುರಿದು ಮುಂದೆ 
ಕುಪ್ಪಿಸಿ ಕುಪ್ಪೆಯಾಗಿ ಮಾನಸರಂ ತೆಗಿಸಿ [ಪಾಠಾಂ. ತೆಗಹಿ] 
(ಲೀಲಾವ. ೬-೧೭). [ಕುಪ್ಪು * -ಇಸ್ಕು] 

ಕುಪ್ಪಿಸ್ಕು (ಕ್ರಿ). ಕುಪ್ಪಳಿಸುವಂತೆ ಮಾಡು: (8). 

[ಕುಪ್ಪು + ಇಸ್ಕು] 


45 


ಕುಪ್ಪು, 


ಕುಪ್ಪು ಗುಪ್ಪು, (ಕ್ರಿ). ೧. ರಾಶಿಮಾಡು; ಗುಪ್ಪೆ ಹಾಕು; ಗುಡ್ಡೆ 
ಕೂಡು; ಒಟ್ಟಾಗಿಸು: “ಕುಪ್ಪು - ಪುಂಜೀಕರಣೇ (ರಾಶಿಮಾಡು), 
ಕೋಗಭೇದೇ ಚ” (ಶಮಧಾ). ಗುಪ್ಪು':'೨. *ಮರೆಯಾಗಿರು, 
ಮುಚ್ಚಿರು, ಮುಸುಕಿನಲ್ಲಿರು” (ಕಸ್ತೂಕೋ. ೩೦೪). 
(ದೇ. ॥ ತಮಿ. ಕುಪ್ಪೈ; ಮಲ. ತೆಲು. ಕುಪ್ಪ) 
ಕುಪ್ಪು, ಗುಪ್ತ (ಕ್ರಿ). ೧. ಹಾರು; ನೆಗೆ; ಕುಣಿ: ತಿಂದು ತೇಗಿ 
ತೇಗಿ ತೂಗಿ ಕೆಲೆಗಲೆದು ಕುಪ್ಪಿ ಕುಪ್ಪಿಯುರ್ಬಿ ಕೊರ್ಬಿ ನಲಿದಾಡುವ 
ಭಲ್ಲೂಕನಿಕಾಯದಿಂ (ಗಿರಿಕ. ೧-೧೨೮ ವ); ಕುಪ್ಪುವ ಫುಲ್ಲೆಗಳ್ಲುರುಳ 
ನೊಯ್ಯನೆ ಸೇರಿಸು (ಉದ್ಭಟ. ೨-೫೧). ೨. ಕದಕೃದಿಸು; 'ಅದಿರು; 
ಕಂಪಿಸು : ಕುಣಿವುತ್ತಿದ್ದುವು ಮೊಲೆ ಕುಪ್ಪುತಿದ್ದುವು ತುಟ ಪೆಣೆವುತಿ 
ದ್ಲುವು ದುಂಡುದೋಳು (ಛರಚ.. ೪೧-೭೭). ಗುಪ್ಪ್ಪೈ:'*ಕುಪ್ಪಳಿಸು? 
(ಕಸ್ತೂಕೋ. ೩೦೪). 
[ಜೀ. ॥ ತಮಿ. ಕುಪ್ಪೇಖ ; ತುಳು. ಗುಪ್ರ ದ ಚೆಲ್ಲು] 
ಕುಪ್ಪು (ನಾ). ಹಾರುವಿಕೆ ; ನೆಗೆಯುವಿಕೆ; ಕುಣಿತ. "ಕುಪ್ರಿಕ್ಳು' 
ಪರಾ. [< ಕುಪ್ಪ) 
ಕುಪ್ಪು, ಗುಪ್ಪ್ಯು (ನಾ). ೧. ಉಬ್ಬಾದ ವಸ್ತು; ಡುಬ್ಬ. 
೨. ಮಣ್ಣಿನ: ಮುದ್ದೆ, ಉಂಡೆ. "ಒಲೆಗುಪ್ಪು' ಪರಾ. 
೩. ಓಂದು ಬಗೆಯ ರೋಗ; ದೇಹದ ಮೇಲೆ ಗುಂಡಗೆ ವಿಕಾರ 
ವಾಗಿ ಮತ್ತು ದೊಡ್ಡದಾಗಿ ಏಳುವ ದುರ್ಮಾಂಸದ ಗಡ್ಡೆ: 
*ಕುಪ್ಪು-ಪುಂಜೀಕರಣೇ (ರಾಶಿಮಾಡು), ರೋಗಭೇದೇ ಚ" (ಶಮಧಾ); 
“ಪುಂಜೀಕರಣ ಲಂಘನಾಮಯಭೇದಗಳೊಳು ಕುಪ್ಪು*(ಶಬ್ಧಮಂ.೧೦೧). 
ಗುಪ್ಪ್ಯು: ೨. ಒಲೆಯ ಗುಪ್ಪುಗಳಂತೆ ಮೂರು ದಿಣ್ಣಿಗಳಿನೆ. 
(ಅಲೆಮಾ. ೪) ; ಆರು ಒಲೆಗಳಿಗೆ ಇಡಲೆಂದು ಹದಿನೆಂಟು ಕುಪ್ಪುಗಳನ್ನು 
ಅಂದರೆ ಪಾತ್ರೆ ಇರಿಸಲು ಚೌಕವಾಗಿ ತಯಾರುಮಾಡಿದ ಮಣ್ಣಿನ ಗಟ್ಟ 
ಗಳನ್ನು ತಯಾರು ಮಾಡಿದರು (ಮೂಲಾನ. ೧೦೯). [1) 
ಕುಪ್ಪುಟೂರು (ನಾ). ಒಂದು ಊರಿನ ಹೆಸರು: ಪೊಟಲ 
ಸಾಸಿರ್ವ್ವರ್ಗುಂ ಸಾಲೆ ಅಚನ್ಹ್ನ)ತಾರಕಂ ಕುಪ್ಪುಟೂರಾ 
ಸಾಸಿರ್ವ್ವರ್ಗ್ಗುಂ ಸಾಲೆ ಆಅಚನ್ಹ ತಾರಕಂ (ಎಕ. ೪1, ಶಿಕಾರಿ. 
ಶ್ರೀಮತು ಕುಪ್ಪುಟೂರಟ್ಮಾಣಾನ್ತರಕ್ಕಂ 
(ಸೌಇಇ. XX, ೪೨-೨ , 1). [? + ಊರ್ಕು (೮ ಊರ್‌)] 
ಕುಪ್ಪುಸ ಕುಪ್ಪಸ' ನೋ. 
ಕುಪ್ಪುಳೆ (ನಾ). (ಕರಾ) ಸಗಣಿಯ ಮೇಲಿನ ಮಣ್ಣು ಗುಡ್ಡೆ; 
ತಿಪ್ಪೆಮಣ್ಣು : ಕುಪ್ಪುಳದ ಮೇಲೆ ನಾಯಿಕೊಡೆ ಹುಟ್ಟುತ್ತದೆ 
(ರೂಢಿ). [ಆ ಕುಪ್ಪೆ) 
ಕುಪ್ಪುಳಿಸು "ಕುಪ್ಪಳಿಸ್ಕು' ನೋ. 
ಕುಪ್ಪುಳು (ನಾ). (ಕರಾ) ಸದಾ ಕುಪ್ಪಳಿಸುತ್ತಿರುವ ಒಂದು 
ಜಾತಿಯ ಹಕ್ಕಿ; ಸಂಬಾರಕಾಗೆ; ಭರದ್ವಾಜಪಕ್ಷಿ: ಈ ದಿನ 
ಅನಂತ ಒಂದು ಕುಪ್ಪುಳುನನ್ನು ಹೊಡೆದ (ರೂಢಿ). 
(«+ ತುಳು. ಕುಪುಳು, ಕುಪ್ಪು) 
ಕುಪ್ಪೈ, ಕುಂಪೆ, ಕುಪ್ಪಿ, ಗುಂಪ, ಗುಪ್ಪೆ, ಗೊಪ್ಪೈ, (ನಾ). 
೧. ರಾಶಿ; ಗುಡ್ಡೆ; ಒಟ್ಟಿಲು; ಸಮೂಹ: ಅನ್ತೆ ಬನ್ನು ತೊಲ್ಮೊ 
ಜಡಿಎ ಕಲ್ಯುಪ್ಪೆಎ ಅನ್ನೆ ಬನ್ನು ಕೊನ್ನೆವಡಿಎ (ಮೈಆರಿ. ೧೯೩೬, 
೫೩-೨೮ ; 550); ಕಸಕುಪ್ಪೆಯೊಳ್‌' ತಾಮರೆ ಮೂಡಿದುದಂ (ವಡ್ಡಾರಾ. 
೮೫-೨೦) ; ಧಾನ್ಯದ ಕುಪ್ಪೆ ಮೇಲಿಟ್ಟ ವರಜಲಪಾತ್ರೆ ಸೊಗಸಲು 
(ವರ್ಧಚ. ೫-೪೭) ; ಚಪಲ ಸೆಟ್ಟಿಗಳು ಒಪ್ಪವಡೆದು ಕುಳಿತಿರ್ದರು ಹಣ 
ಹೊನ್ನ ಕುಪ್ಪೆಯ ಮುಂದಿಟ್ಟುಕೊಂಡು (ಮೋಹತ. ೩-೨೭). 


೪೫-೯; 8907); 


೧೯೩೮ 


0 


20 


25 


93 


| ಕುಪ್ಪೆನಾಡು (ನಾ). ಒಂದು ದೇಶದ ಹೆಸರು: 


45 


ಕುಪ್ಪೆನಾಡು 


೨. ಹೊಲಸು; ಕೊಳಕು; ಕಸಕಡ್ಡಿಗಳ ಒಟ್ಟಿಲು; ತಿಪ್ಪೆ : 
“ಗೊಬ್ಬರದ ರಾಶಿ*' (ಸಿರಿಕೋ. ೧೨೧) ; ಖಳ ನೊಳವಿಂಗೆ ಕುಪ್ಪೆ 
(ಪಾಕಾಂ. ತಪ್ಪೆ, ಮಪ್ಪೆ, ಕೆನ್ನೆ] ವರಮೆಂಬವೊಲಾಂಬರಮುಂಟಿ ನಿನ್ನ 
ದೊಂದಳವು (ಸಂಪಭಾ. ೨-೬೦) ; ಪುಲುವಿಂಗೆ ಕುಪ್ಪೆವರಂ (ಆನ 0 ಪು. 
೧೩-೮೪). "ಕುಪ್ಸೆತೊಟ್ಟಿ' ಪರಾ. &. ದಿಣ್ಣೆ ; ತೆವರು. "ಜಾರು 
ಗುಪ್ಪೆ? ಪರಾ. ಕುಂಪೆ: ೧. ಕಾಗೆಯ ಬಳಗದಂತೆಯುಂ ಕಪ್ಪೆಯ 
ಕುಂಪೆಯಂತೆಯುಂ (ಚಿ ಕ ವಂ. ೨೩-೧೩೨). ಕುಪ್ಪಿ: ೧. ಬೆಟ್ಟದ 
ಬೂದನನಂ ಧರೆಯಕಲ್ಲ ಕುಪ್ಪಿ (ಎಇ. ೩೪, ೯೮-೨೫; 1074). ಗುಂಪೆ: 
ಅದರಿಂದ ದೊಡ್ಡದೊಂದು ಉಸುಬಿನ ಗುಂಪೆ ಉಂಜಾಗುವದು 
(ಮುಂಬಯಿ. ೫-೮) ; ಕಲ್ಲುಗುಂಪೆಗಳಿಂದ ಕೂಡಿದ್ದ ಓಣಿ (ರಕ್ತರೂ. ೩). 
ಗುಪ್ಪೆ: ಅಡಕೆಯ ಗುಪ್ಪೆಯಷ್ಟಾಭರಣಗಳುಂಟು (ಭರಚ. ೮೦-೧೩) ; 
ಯಾರ್ರೀ ಇಲ್ಲಿ ಕಸದ ಗುಪ್ಪೆ ಹಾಕಿರೋರು (ರಂಗವ. ೩೧); ನೆಲಕ್ಕೆ 
ಕುಸಿದ ಮಣ್ಣಿನ ಗುಪ್ಪೆ (ನವ್ಯಧ್ವ. ೫); ಈ ಬಿಳಿಯ ಮೋಡಗಳು 
ಮರಳಿನ ಗುಪ್ಪೆಗಳ ಹಾಗೆ ಅಲ್ಲಲ್ಲಿ ಹರಡಿಕೊಂಡಿವೆ (ರಾಕ್ಷಮು. - ೪೩). 
ಗೊಪ್ಪೈ : ೨. ಸ್ನೇಹಿತನಿದ್ದ ಗೊಪ್ಪೆಯನುಪಪತಿ ಬಂದು ನೇಹದಿ 
ನೋಡಲೆಂದಗೆಯೆ (ಶ್ರೀಪಾಲ. ೮-೨೭). 

[ದೇ. 1 ತಮಿ. ಕುಪ್ಪ, ಕುಪ್ಪೈ; ಮಲ.ಕುಪ್ಪ; ತುಳು. ಕುಪ್ಪೆ, 
ಗುಪ್ಪೆ; ಕೊಡ. ಕಪ್ಪಿ; ತೆಲು. ಕುಪ್ಪ; ಪರ್ಜಿ. ಗೊಂಡಿ. ಕುಪ್ಪ; 
ಕುಣ. ಕುಪ; ಕುವಿ. ಕೂಪ; ಮಲ್ತೊ. ಕೊಪ] 

ಕುಪ್ಪೈ "ಕೊಪ್ಪೆ' ನೋ. 


ಕುಪ್ಪೆಗೂಡಿಸು (ಕ್ರಿ). ರಾಶಿಹಾಕು; ಗುಡ್ಡೆ ಮಾಡು: ಮರದ ಕೆಳಗೆ 
ಬಿದ್ದಿರುವ ತರೆಗೆಲೆಗಳನ್ನು ಗುಡಿಸಿ ಕುಪ್ಪೆ ಗೂಡಿಸು (ರೂಢಿ). 
(ಕುಪ್ಪೆ, * ಕೂಡಿಸು] 
ಕುಪ್ಪೆಗೆಡೆ (ಕ್ರಿ). ಕುಪ್ಪೆಯಾಗಿ ಬೀಳು; ರಾಶಿಬೀಳು: ಸ್ವಲ್ಪ 
ಕಾಸ್ಮವನಗ್ನಿ ಮೋಹಿಸೆ ಕುಪ್ಪೆಗೆಡೆವುದು ಭಸ್ಮ (ಗಗತಾ. ೧೬-೪೬). 
(ಕುಪ್ಪೆ, + ಕೆಡೈ] 
ಕುಪ್ಪೆಗೆಯ್‌ (ಕ್ರಿ). ರಾಶಿಮಾಡು ; ಗುಡ್ಡೆ ಹಾಕು: ಅವಳ್‌ ಕದುಬಿಂ 
ಕರುಮಾಡಮನೇಜಯೆಮ್ಮಂಗಳದೊಳ್‌ ಪೊಮ್ಮಲಕಿ ಗಜ್‌ ದಪ್ಪುದು 
ಗುಡಿಸಿ ಕುಪ್ಪೆಗೆಯ್ವಂ ಬರ್ಪುದೆಂಬುದುಂ (ಚಿಕವಿ. ೬-೨೩೭ ವ). 
[ಕುಪ್ಪೆ * ಕೆಯ್‌,] 
ಕುಪ್ಪೆಗೊಳ್‌, ಗುಪ್ಸೆಗೊಳ್‌ (ಕ್ರಿ). ರಾಶಿಯಾಗು; ಗುಂಪಾಗು: 
ಕೆಲದೊಳ್ಳುಪ್ಪೆಗೊಂಡ ಮಾಣಿಕಂಗಳ ಬೆಳಗಿನೊಡನೆ ಬಾಳಕನ ಮೆಯ್ವೆ 
ಗಳು ದಳವೇಜಕಿ (ಅರ್ಥನೇ. ೪-೯೫ ವ). ಗುಪ್ಪೆಗೊಳ್‌ : ಮಡುಗಟ್ಟಿದ 
ನೆತ್ತರ ಸೆರ್ವೊನಲಿಂ ಕುಪ್ಪಳಿಸಿ ಗುಪ್ಪೆಗೊಂಡ ದೊಂಡೆಗರುಳ್ಗಳಿಂ 
(ರಾಜಶೇ. ೫-೧೨೦ ವ). [ಕುಪ್ಪೈ * ಕೊಳ್‌] 
ಕುಪ್ಪೆ ತೊಟ್ಟ (ನಾ). ಕಸಹಾಕಲು ಮಾಡಿರುವ ಬಾನಿ; ಕಸದ 
ತೊಟ್ಟಿ: ತನ್ನ ದೇಹವನ್ನು ಕುಪ್ಪೆತೊಟ್ಟಿಯ ಮರೆಯಿಂದೆತ್ತಿಕೊಂಡು 
ಈಚೆಗೆ ಬಂದನು (ಕಾಟರುಣ. ೩೧); ಮನೆಯ ಕಸಮುಸುರೆಗಳನ್ನು 
ಕುಪ್ಪೆತೊಟ್ಟಿ ಯಲ್ಲಿಯೇ ಹಾಕಬೇಕು (ರೂಢಿ). 
[ಕುಪ್ಪೆ, * ತೊಟ್ಟಿ] 
ಶ್ರೀಮತ್ಪೆರ್ಮ್ಮಾ 
ನಡಿಗಳ್‌ ... ಮಯ್ದು ನ ಗೊಮ್ಮಯ್ಯಗೆ ಕುಪ್ಪೆನಾಡ * ಪ್ಪನಾಡ 
ಮಣಲೂರೆಂಬಗ್ರಹಾರದ (ಎಕ. 1%, ಹುಣಸೂ. ೬೪-೬; 976). 
[ಕುಪ್ಪೈ * ನಾಡು] 


ಕುಪ್ಪೆಮಣಿ 


ಕುಪ್ಪೆಮಣಿ (ನಾ). ಕುಪ್ಪಿಸೆಯುಳ್ಳ ಮಣಿ: ನವಿತ್ರಿಭಾಗೆಮಂಗೈದು 
ಜಿಳ್ಮುತ್ತುಗಳ ಸವಣಿಸುತ ಪೊಂಗೇದಿಗೆಯನು ತರತರಕಿಟ್ಟು ಸನಿನಯದಿ 
ಪೆಣೆದುಮುದರಾಗ್ರವಸು ಕುಪ್ಪೆ ಮಣಿ ಗಣದ ಕುಚ್ಚಂಗಳಮರ್ಚಿ 
(ನವಮೋ. ೧೩-೪೫). [< ಕುಪ್ಪಿಗೆ * ಮಣಿ] 

ಕುಪ್ಪೆಯ "ಕುಪ್ಪಯ್ಯ? ನೋ. 

ಕುಪ್ಪೆಯರಸೆ (ನಾ). ಒಬ್ಬಾತನ ಹೆಸರು: ಧವಳ ಸಡ್ಡುಣಾಳಂಳಾರ 
ಅಹನಾದಿತ್ಯ ಶ್ರೀಮತ್ಕುಪ್ಪೆಯರಸರ್ಪ್ಪ್ಯರಿಗೆಅಕೆ ನಾಡನಾಳುತ್ತಿರೆ (ಸೌಇಇ. 
1x-i, ೧೨-೧೧; 867). [ಕುಪ್ಪೆಯ (೮ ಕುಪ್ಪಯ್ಯ) + ಅರಸ] 

ಕುಪ್ಪೆಯೆಳ್ಳು (ನಾ). ಒಂದು ಬಗೆಯ ಎಳ್ಳು (?) : *ಪವಿತ್ರಾ- 
ಕುಪ್ಪೆಯೆಳ್ಳು, ಪುಕ್ರಜೀವಿ? (ಓಷಧಿ. ೯೧). 

[ಕುಪ್ಪೈ * ಎಳ್ಳು (ಆ ಎಳ್‌)) 

ಕುಪ್ಪೆವಾಯ್‌ (ಕ್ರಿ). (ಪ್ರಾಣಿಗಳ ವಿಷಯದಲ್ಲಿ) ನೆಗೆ; ಜಿಗಿ: 
ವಿರಹಿಗೆ ಬೇಗೆಯಂ ಪ್ರಿಯರ್ಗೆ ರಾಗಮನಾಗಿಸುಗಂಂ ಬನಂಗಳೊಳ್‌ 
ಮೊರೆವ ಮದಾಳಿ ... ಕುಸ್ಪೆವಾಯ್ವ ಕಪಿ ಮೂಡಿ ಮುಟುಂಗುವ 
ಜಕ್ಕವಕ್ಕಿ (ಸೂಕ್ತಿಸು. ೪-೪೧). [ಆ ಕುಪ್ಪು * ಪಾಯ್‌] 

ಕುಪ್ಪೆಸೊಪ್ಪು (ನಾ). ಕುಪ್ಸೆಗಿಡದ ಸೊಪ್ಪು, ಎಲೆ: ವಾಂತಿ 
ವಿರೇಚನಕ್ಕೆ ಕುಪ್ಪೆ ಸೊಪ್ಪಿನ ರಸ ಮೂರುದುಡ್ಡು ತೂಕವನ್ನು ಸೇವಿಸೆ 
ಛರ್ದಿಯಾಗುವುದು, ಪ್ರವೃತ್ತಿಯಾಗುವುದು ( ಸಕವೈ. ೧೧೯). 

[ಕುಪ್ಪೆ (« ಕುಪ್ಪಿ) * ಸೊಪ್ಪ್ಪು] 

ಕುಪ್ಪೇವುತಾಯಿತ, ಕುಬೇತಾಯಿತ (ನಾ). ಒಂದು ಬಗೆಯ 
ಯಂತ್ರ; ಕುಪ್ಪೆಯ ತಾಯಿತ : ಚೆಲುವಾದ ಚೆಂದ್ರಹಾರಂ ಶಿವದಾರ 
ಕುಪ್ಪೇವುತಾಯಿತವನು (ಸಿದ್ಧ ಕಾ. ೧೧-೧೨), - ಕುಬೇತಾಯಿತ : 
ಶಿವದಾರಕ್ಕೆ ಪೋಣಿಸಿದ ಬಂಗಾರದ ಕುಬೇತಾಯಿತಗಳು ಕತ್ತಿನ ಮೇಲೆ 
ಕಂಗೊಳಿಸುತ್ತವೆ (ಬೆಟ್ಟಹೊ. ೧೩). (ಕುಪ್ಪೇವು? + ತಾಯಿತ] 

ಕುಸ್ಯ (ನಾ). ೧. ಕ್ಷುದ್ರರೋಹ; ತಾಮ್ರ, ಕಂಚು, ಹಿತ್ತಾಳೆ 
ಮೊದಲಾದ ಲೋಹ: *ಕುಪ್ಯಂ - ಆ ಬೆಳ್ಳಿ ಬಂಗಾರಗಳಿಗಿಂತಲೂ 
ದೇಕಿಯದು. ತಾಮ್ರ, ಹಿತ್ತಾಳೆ, ಕಂಚು ಮುಂತಾದುವುಗಳ ಪೆಸರು? 
(ಸಿದ್ಧಾಂತಿ. ೨೬೦). ೨. 'ಚಿನ್ನ ಮತ್ತು ಬೆಳ್ಳಿಗಳ ಹೊರತು ಇತರ 
ಲೋಹದಿಂದ ಮಾಡಿದ ನಾಣ್ಯ, ಪಾತ್ರೆ ಮೊದಲಾದ ವಸ್ತು: 
“ಅಕುಪ್ಮಮೆಂಬುದು ಹೊ ನ್ನ್ನು ಬೆಳ್ಳಿಯಂ; ಉಟ್‌ದೊಡಮೆ 
ಕುಶ್ಶಮೆಂಬುದೆು ? (ಹಲಾಯು . ೧೪-೮೧); *ವಸಂರಜತಮಾಗಿರ್ಪ 
ಧನಮದಕುಪ್ಮ ತದನ್ಯಂ ಕುಪ್ಶಮಕ್ಳು ” (ಮಂಗರಾ, ೧೭-೧೬); 
ಅತಿಭಯುಮಂ ತಮಗೆ ಚಮೂಪತಿ ಮಾಡಿದೊಡಳ್ಳಿ ಕುಪ್ಶಸಾರಾದಿ 
ಧನತತಿಯನಿತ್ತು (ಆದಿಪು. ೧೨-೬೬); ಇರೆ ಕುಪ್ಮ ನಿವೇಶನ ಧನವರೆ 
ಧಾನ್ಯ ಕ್ಷೇತ್ರ ಮುಖ್ಯಮೆಂಬಿವು. .. ಪರಿಮಾಣ ಪರಿಗ್ರಹವ್ರತಕ್ಕತಿಚಾರಂ 
(ಸುಕುಮಾ. ೬-೧೭). ೩, ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳ 
ಹೊರತು ಇತರ ಎಲ್ಲ ಅಲಂಕಾರ ಸಾಮಗ್ರಿ; ಪಟ್ಟಿವಸ್ತ್ರ, ಧಾವಳಿ, 
ಗಂಧ, ಕುಂಕುಮ ಮೊದಲಾದುದು : “ಕುಪ್ಯ- ಕಮ ಕಾರ್ಪಾಸ 
ಕೌಶೇಯ ಚಂದನ ಕುಂಕುಮಾದಿ ಕುಪ್ಕಮುಂ” (ತತ್ವಪ್ರ. ೨೮೨). 
"ಅಕುಪ್ಯ' ಪರಾ. [ಸಂ.7 

ಕುಪ್ರತರ್ಕ (ನಾ). ಕೆಟ್ಟ ವಾದ ; ಹುರುಳಿಲ್ಲದ ಚರ್ಚಿ ; ಕುತರ್ಕ. 
"ಕುಪ್ರಶರ್ಕಿಗ' ಪರಾ. [ಸೆಂ.] 

ಕುಪ್ರತರ್ಕಿಗೆ (ನಾ). ಕೆಟ್ಟ ರೀತಿಯಲ್ಲಿ ವಾದಿಸುವವನು; ಕುತರ್ಕ 
ಮಾಡುವವನು; ದುಷ್ಟ ತಾರ್ಕಿಕ: ಕುಪ್ರತರ್ಕಿಗನಾನನಾದೊಡೆ 
ಭೂಪ್ರಚರನಾಗೈದೆ ತಿರಿತಿಂಬ ಪ್ರಸಿದ್ಧನಶುದ್ಧನಲ್ಲದೆ ಭಕ್ತನೆಂತಹನು 
(ಬಸಪು. ೪೩-೬೨). [ಎ ಸಂ. ಕುಪ್ರತಾರ್ಕಿಕ) 


೧೯೩೯ 


45 


ಕುಬುಜೆ 


| ಕುಪ್ರ ಬೋಧೆ (ನಾ): ಸದೋಷವಾದ ಜ್ಞಾನ; ಅನ್ಯಥಾ ಜ್ಞಾನ; 
ತಪ್ಪು ತಿಳುವಳಿಕೆ; ತಪ್ಪುಭಾವನೆ. "ಕುಪ್ರಬೋಧಾತ್ಮ' ಪರಾ. 
| [< ಸಂ. ಕುಪ್ರಬೋಧ] 
ಕುಪ್ರಬೋಧಾತ್ಮ (ನಾ). ಅ ನ್ಯಥಾ ಜ್ಞಾ ನದಿಂದ ಕೂಡಿದ 
ಮನಸ್ಸನ್ನುಳ್ಳವನು; ತಪ್ಪುತಿಳುವಳಿಕೆಯನ್ನುಳ್ಳವನು: ಅಪ್ರತಿ 
ಮನಹ ಶಿವಮಹಿಮೆಯಂ ಕುಪ್ರಬೋಧಾತ್ಮರಿರ ಕೇಳಲ್ಪ್ರಾಪ್ತಿಯೇ 
ನಿಮಗೆ (ಬಸಪು. ೫೧-೫೧). [ಸಂ. ಕುಪ್ರಬೋಧಾತ್ಮನ್‌] 
ಕುಪ್ರಸಿದ್ಧ (ಗು). ಕೆಟ್ಟಹೆಸರು ಬಂದ ; ಅಪಖ್ಯಾತಿಗೆ ಗುರಿಯಾದ; 
ಅಪಕೀರ್ತಿಗೊಳಗಾದ : ನಗರದ ಒಂದು ಕುಪ್ರಸಿದ್ಧ ಹೋಟಲಿನಲ್ಲಿ 
ಅನೀತಿಯ ಕಾರ್ಯದಲ್ಲಿ ತೊಡಗಿದ್ದರೆಂದು ಪೋಲೀಸರು ಆನೇಕ ಜನ 
ರನ್ನು ಹಿಡಿದಿದ್ದರು (ದೂರಸ. ೧೧). * ಸುಪ್ರಸಿದ್ಧ? ಪರಾ. [ಸಂ.] 
ಕುಪ್ರಸಿದ್ಧಿ (ನಾ). ಕೆಟ್ಟಿಹೆಸರು; ಅಪಕೀರ್ತಿ; ಅಪಯಶಸ್ಸು : 
ಮುದುಕ ಕಾದಿರನು - ಸಹಿಷ್ಣುತೆಗಾಗಿ ಕುಪ್ರಸಿದ್ಧಿ ಗಳಿಸಿದವನು ಕೂಡ 
ಧೀರತೆಯಿಂಂದೆ ನಿರ್ವಹಿಸಲು ಅಸಮರ್ಥನಾದ ( ಪ್ರೇಮಾಶ್ರ.೧೦೧). [ಸೆಂ.] 
ಕುಸ್ರಿಯ (ಗು). ಪ್ರಿಯವಲ್ಲದ; ಅಹಿತವಾದ : (ಕ). [ಸೆಂ] 
ಕುಬಕು, ಕುಬುಕು (ಕ್ರಿ). (ಕುಡುಗೋಲಿನಿಂದ ನೆಲವನ್ನು ಸ್ವಲ್ಪ 
ಸ್ವಲ್ಪವಾಗಿ) ಕೆತ್ತು, ಕುಕ್ಕು: (8). ಕುಬಂಕು: (8). [2] 
ಕುಬಟ್ಟಿ (ನಾ). ೧. ಕೆಟ್ಟದಾರಿ; ಕಲ್ಲುಮುಳ್ಳುಗಳನ್ನುಳ್ಳ ಮಾರ್ಗ; 
ಕಾಡುದಾರಿ. ೨. ಕೆಟ್ಟನಡತೆ; ದುರ್ಮಾರ್ಗ. ೧,೨ : ಅರು ಬಲ್ಲರು 
ಶಿವಯೋಗದ ನೆಲೆಯ ... ಅಪ್ಪ ಕುಬಟ್ಟಿಯ ಮೆಟ್ಟಯಾರಣ್ಮದ ದುಷ್ಟ 
ಮೃಗಂಗಳೆಚ್ಚೆಚ್ಚು ಕೊಂದು ಅಷ್ಟ ವಂದಕರಿಯನಟ್ಟಟ್ಟು ಭಕ್ಷಿಸಿ ನಷ್ಟವಾಗಿ 
ಹೋದ ಹೊಲೆಯಂಗಲ್ಲದೆ (ಶಿವಗೀ. ೯೪೧). (ಕ್ಳು?- ಬಟ್ಟಿ) 
ಕುಬಸ “ಕುಪ್ಪಸ' ನೋ. 
ಕುಬಾಚಾರಿ (ನಾ).' ಒಬ್ಬಾತನ ಹೆಸರು: ಇಲ್ಲಿಯ ಬೆಸಮಬ್ಕಳಾ 
ಕಿನ್ನೊಡೆ ಕಾಜಗೊಡೆಯನುಂ , . . ಕುಬಾಚಾರಿಯು (ಎಕ. 111, 
ನಂಜನ. ೧೩೯-೯; 9157). [ಕುಬ್ಯ * ಆಚಾರಿ] 
ಕುಜಾಯಿ (ನಾ). ಗಾಜು, ಪಿಂಗಾಣಿ ಅಥವಾ ಲೋಹಗಳಿಂದ 
ಮಾಡಿದ ಪಾತ್ರೆ; ಜಾಡಿ; ಹೂಜಿ: ರತ್ನಮಯಂನಾದ ಕುಬಾಯಿ 
ಗಳಲ್ಲಿ ಪನ್ನೀರುಗಳಂ ತುಂಬಿ (ಸೌಗಂಧಿ. ೪೦೭-೩೨). 
[€. ಸಂ. ಕೂಸಿಕಾ?] 
ಕುಬಾಳು (ನಾ). ಚಾವಣಿಯ ತುದಿ, ಶಿಖರ: ಮನೆಯ ಕುಬಾಳಿ 
ನಲ್ಲಿ ಸಿಡಿಲಮಣಿಯನ್ನೂ ಜೋಡಿಸಲಾಗಿದೆ (ಕಂಬಹು. ೬೦). 
[+ ತುಳು. ಕುಬಳ್‌) 
ಕುಬಿಬಿಅಕಿ "ಕುಬುಬ್ಲಿಲ? ನೋ. 
ಕುಬುಕು "ಕುಬಕು? ನೋ 
ಕುಬುಜ (ನಾ). ಕುಬ್ಬ; ಕುಳ್ಳ; ಗಿಡ್ಡ: ಕುಬುಜನಾಮನ ವಿಕೃತಿ 
ವಿಗ್ರಹದ ಶೂಲಹಸ್ತ್ರದೆ ಬಹುನಿಧಾಯುಧ ಜಾಲದೃಷ್ಟಿಯ ಭೂತ 
ಭೇತಾಳಾಳಿ (ನಿಭಾಗ. ೪-೨-೧೬). [< ಸಂ. ಕುಬ್ಬ) 
ಕುಬುಜಿಸು (ಕ್ರಿ). ದೇಹವನ್ನು ಸಂಕೋಚಗೊಳಿಸಿ ಕುಳ್ಳುಮಾಡು; 
ಬಾಗು: ಕಾರಣಿಕ ಮೃಗಮಂಮನೆಲ್ಲ ಕಂಡು ನೀಡಡಿಯಿಟ್ಟು ಕುನಿದು 
ಕುಬುಜಿಸಿ ಕುಗ್ಗಿ [ಪಾಠಾಂ. ಕುಸಿದು ಕುಬುಬೆನೆ ಕೂಗಿ] ದಂಡೆನೋಟಂ 
ಶರಂ ಸಂಧಾನದೊಳು ಮಗ್ಗಿ (ಕಣ್ಣರ. ದೇ. ೧೨೭-೨೩). 
(ಕುಬಂಜ + -ಇಸ್ಮು] 
ಕುಬುಜೆ (ನಾ). ಕುಬ್ಬೆ ; ಕುಳ್ಳಿ : ನಿಗುಚಿದನು ಕುಬುಜೆಯ ಕಳೀಬರವ 
(ನಿಧಾಗ. ೩-೨-೨೬); ಅಂದಿಗೆ ಕುಬಂಜೆಯನಾದರಿಸಿದ ಚೆಂದ 
(ಚಿಕವಿ. ೬-೪೦). (< ಸಂ. ಕುಬ್ಬಾ] 


ಕುಬುದ್ಧಿ 


ಕುಬುದ್ಧಿ (ನಾ). ೧. ಕೆಟ್ಟಿಬುದ್ದಿ ; ದುರ್ಮತಿ: ಕಡೆಯ ಪಾಳ್ಮೇಗುಲ 
ದೊಳದನೊಂದೆಡೆಯೊಳಿರಿಸಿ ಕುಬುದ್ಧಿ ಯಲಿ ಸಂಗಡಿಸಿ(ಬಸಪು. ೩೨-೫೨). 
೨. ಕೆಟ್ಟಿಬುದ್ದಿಯನ್ನುಳ್ಳವನು ; ದುಷ್ಟಬುದ್ಧಿ : ಕುಜಕಿವಾನಿಸನಾನೆ 
ಕುಬುದ್ಧಿ ಯಾನೆ ಕಟ್ಟಜಾಕೆಯ ದುಷ್ಟನಾನೆ (ಶಬಶಂ. ೫-೧೯). [ಸಂ.] 
ಕುಬುಬಿಅಕಿ, ಕುಬಿಬಿಅ, ಕುಬ್ಬಿಆ (ಕ್ರಿ). ಕುಬುಬು ಎಂದು 
ಶಬ್ದಮಾಡುತ್ತ ಗಟ್ಟಿಯಾಗಿ ಕೂಗು, —ಬೊಬ್ಬಿಡು: ಅಟ್ಟಿ ಕುಣಿ 
ಯಲು ಕುಬುಬಿಜದು ತಲೆಯೊಟ್ಟಿಲನು ತೂಜದನು (ತೊರರಾ. 
೩-೬-೪೨); ಪುಪ್ಪುಚಾಪನಧಿಕ ವಿರಹಿಗಳ ಕೋಪದೆ ಕುಬುಬಿಟದೆಸೆ 
ಯುತ ಮನಕತಿ ತಾಪವನಿತ್ತನೇವೇಕ್ತೆ (ಕಂನವಿ. ೯-೧೪); ಕುಬುಬಿಜಕಿದು 
ಖೋಯೆಂದಾರ್ದು ಖಶಿ ಮಸಗುತೆ (ಘೊ ೯ ರಾಸು. ೧೦-೭). 
ಕುಬಿಬೀಲರಿ : ಕುಲಿಲಿಯೆಂದಾಲುತ ಉಬಿಬಿಜಕಿಯುತ ನಿನ್ನ ತಲೆಯನು 
ತಣಿದು ಬಿಸುಡಲಿ (ಕರ್ಣವೃ. ೩-೨೯); ಉಭಯ ಬಲದಲಿ ಚೂಣಿಯ 
ಪಟುಭಟರಾಗ ಕುಬಿಬಿಜಕಿದಬ್ಬರಗೈದು , .. ಇಟಕಿದಾಡಿದೆರು (ಕಂನವಿ. 
೧೯-೬೧). ಕುಬ್ಬೀಲಕ : ವಾರಿಜಾಕ್ಷಾಜರ್ಕಳಾರ್ಭಡಿಸಿ ಕುಬ್ಬೀದು 
ಪುಟನೆಗೆದು ಕುಕಿಲಿಅಕಿದರು (ವೀಕ್ಕಿ ಪು. ೩-೧೭-೧೦). 
ಕುಬುಬಿಜದಾಡು - ಬೊಬ್ಬಿಡು; ಗಟ್ಟಿಯಾಗಿ ಕೂಗಾಡು: 
ಬಳಿಕಿತ್ತಲಿಕ್ಕಿತು ಕುಣಿದು ಕುಬುಬಿಜದಾಡಿ. 'ಭೈರವಗಣ ದಿನೇಂದ್ರ 
ಕುಮಾರಬಲವ (ತೊರರಾ. ೬-೧೮-೯). [ಕುಬುಬು + ಇಜಕ್ಕಿ) 
ಕುಬುಬು, ಕುಬುಬೂ (ನಾ). ಒಂದು ಅನುಕರಣ ಶಬ್ದ: ಕುಬು 
ಬೆನುತೆ ಬೊಬ್ಬಿಅದನುಗ್ರ ಪ್ರಬಲ ವಾನರರಾಜನಿದಿರಿನಲಿ (ಕುವ್ಯಾಕ. 
೨೩-೧೩) ; ಇರ್ವರುಂ ಮತ್ತೆ ಮೈ ಮಜಕಿದೊಣಗಿದೆಂತಿರ್ದು ಕುಬಂಬೆಂದು 
ಕೊಡಿ ಘೂರ್ಮಿಸುತಿದ್ದಕೇವೊಗಳುವೆಂ (ವೀಕೈಪು. 
ಕುಬುಬೂ : ಮರುಳುಗಳೊಬ್ಬುಳಿಗೊಂಡು ವರ್ಶಿಸುವ ಕೊಬ್ಬಿ 
ಕೊಲ್ಲಣಿಗೆವರಿದು ಕು ಬುಬೂಯೆಂ ದು ಬೊಬ್ಬಿಡುತಿಹವದಜಕೊಳಗೆ 
(ಅಂಜಚ. ೬-೧೫೩). 
ಕುಬುಕುಬುಬು (ದ್ವಿರುಕ್ಕಿ): ನೃಷ ಭೇ ಶ ಘರ್ಜಿಸುತೊಮ್ಮೆ 
ಹೂಂಕಾರಗೊಡಲಿಕಾಳಾಶವೊಡೆದಂತೆ ಫುಡುಫಂಡಿಸಲಮಮಮಮ 
ಕುಬುಕುಬಂಬೆಂದು ಬೊಬ್ಬಿಅಕಿದುದು (ಸಿಂಗಿರಾ. ೩-೧೫). 
ಕುಬುಬೂ "ಕುಬುಬು' ನೋ. 
ಕುಬುಸ "ಕುಪ್ಪಸ ನೋ. 
ಕುಬೇತಾಯಿತ "ಕುಪ್ಪೇವುತಾಯಿತ' ನೋ. 
ಕುಬೇರ (ನಾ). ೧. ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ; ಉತ್ತರದಿಕ್ಕಿನ 
ಅಧಿಪತಿ; ಧನಪತಿ : “ಧನಪತಿಯಕ್ಷಂ ಶ್ರೀದಂ. . . ಧನದಂ ಕುಬೇರ 
ನಳಕಾಧಿನಾಯಕಂ ? (ವಸ್ತುಕೋ. ೮-೪೬) ;. *ಸುರರಾಜನಗ್ನಿ ಕಾಲಂ 
ನಿರುತಿವರುಣನಾ ಮರುತಂ ಕುಬೇರನೀಕಂ ದಿಶಾಧಿಪರು”? 
(ಮಂಗರಾ. ೧೭-೧೮); “ಆ ಕುಚೇ [ಪಾಠಾಂ. ವೇ]ರಂ ಪೊನ್ನೊಡೆಯ ೫ 
(ಕಬ್ಬಿ ಕೈ. ೧೫). ೨. ದುಷ್ಟರ ಶರೀರದಲ್ಲಿಯೂ ವಾಸ ಮಾಡು 
ವವನು; ವಿಷ್ಣು: ಕ್ರೂರದೈತ್ಮರೊಳಿದ್ದು ತಾನೆ ಪ್ರೇರಿಸುವ ಕಾರಣದಿ 
ಹರಿಗೆ ಕುಬೇರನೆಂಬೊರು (ಹಸಾರ. ೧೮-೩೮). ೩. ಓಂದು ಬಗೆಯ 
ಧೂಪ: ಕನಿವ ಕುಬೇರಧೂಪದ ಕವಿಲ್ಬೊಗೆಯಂ ನವಮೇಘಮಾಲಿಕಾ 
ನಿವಹಮೆಗೆತ್ತು (ಕಾವ್ಯಾವ. ೬೧೧). ೪. (ಆಲಂ) ಧನಿಕ; ಶ್ರೀಮಂತ: 
ನಿನ್ನ ಚೆಲುವಿನಿಂದ ಎಷ್ಟು ಕುಬೇರರ ಮಾನಭಂಗವಾಗಿದೆಯೋ 
(ರಕ್ತಧ್ವ. ೨೭). 
ಕುಬೇರನ ಸಂಪತ್ತು ಇ ಬಹಳ ಸಂಪತ್ತು; ಅತುಳ್ಳೈಶ್ಚರ್ಯ: 
ಅವಳೊಡನೆ ಕುಬೇರನ ಸಂಪತ್ತೇ ಬರುವುದೆಂದೂ ಉಬ್ಬಿಸಿದನು 
(ಕಾಲೂರ, ೪ ಕಥಾಸಾರ). [ಸಂ.) 


೩-೮-೪೧) ; 


೧೯೪೦ 


25 


30 


40 


45 


ಕುಬ್ಬಕಿ 


ಕುಬೇರಕಾಂತ (ನಾ). [ಜೈನ] (ಚಕ್ರವರ್ತಿಯ ಬಳಿ ಬಂದು 
ಸೇರುವ) ಒಂದು ಅಕ್ಷಯ ಭಂಡಾರ, ಕೋಶ: ಕುಬೇರಕಾಂತ 
ಮೆಂಬ ತವದ ಭಂಡಾರಮುಂ (ಆದಿ. ೧೫-೩ ವ). 
[ಕುಬೇರ + ಕಾಂತ] 
ಕುಬೇರದಳೆ (ನಾ). ಕುಬೇರನ ಸೈನ್ಯ: ಇಂದ್ರದಳ ಅಗ್ನಿದಳ ಯಮ 
ದಳ ಕುಬೇರೆದಳ ಈಶಾನ್ಯದಳ ಎ ಎ ಕುಬೇರದಳನೇಣಲು ಧರ್ಮಬುದ್ಧಿ 
ಯಾಗಿಹ (ಪದಗೋ. ೨-೨೦೭), [ಕುಬೇರ + ದಳ (- ದಲ); 
ಕುಬೇರಪಟ್ಟಿಣ (ನಾ). ಕುಬೇರನ ರಾಜಧಾನಿ: ಅಲಕಾಪುರಿ: 
“ಅಲಕಾ - ಕುಬೇರಪಟ್ಟಿಣಂ” (ಕಾಶಕೃ. ೧೫೭). [ಕುಬೇರ ಪಟ್ಟಣ] 
ಕುಬೇರಪುತ್ರ (ನಾ). ೧. ಕುಬೇರನ ಮಗ; ನಳಕೂಬರ. 
೨. (ಆಲಂ) ಸಿರಿವಂತ; ಐಶ್ವರ್ಯವಂತ: ಅಲ್ಲ ರಾಯ್ರೇ, ಬ್ಲೇಕ್‌ 
ಮಾರ್ಕೆಟ ಇರೋವಾಗ ತೆಮ್ಮಂಥ ಕುಬೇರಪುತ್ರರಿಗೇನು ಕೊರತೇ 
ಅಂದೆ (ಕಂಕಕೂ. ೭). (ಕುಬೇರ * ಪುತ್ರ) 
ಕುಬೇರಾದ್ರೀಂದ್ರ (ನಾ). ಕುಬೇರನ ಆಧಿಪತ್ಯದ ಬೆಟ್ಟ; 
ಕೈಲಾಸಪರ್ವತ: ಕೇವಲಿ ಕುಬೇರಾದ್ರೀಂದ್ರಮಂ ಮುಟ್ಟಿದಂ 
(ಸಂರಾಮಾ. ೧೬-೭೮). [ಕುಬೇರ + ಆದ್ರಿ * ಇಂದ್ರ] 
ಕುಬೇರೇಶತಂತ್ರ (ನಾ). [ತಂತ್ರಶಾ] ವಿಜಯಾಗಮದ ಎಂಟು 
ತಂತ್ರಗಳಲ್ಲಿ ಒಂದು: ವಿಜಯತಂತ್ರ ... ಕುಬೇರೇಶ ತಂತ್ರ, 
ವಿಮಲತಂತ್ರ, ಮಹಾಘೋರತಂತ್ರವೆಂದು ವಿಜಯಾಗಮದೆಂಟು 
ಭೇದಂಗಳು (ವಿವೇಕ. ೭೦). [ಕುಬೇರ + ಈಶ + ತಂತ್ರ] 
ಕುಬೋಧಕ (ನಾ). ಕೆಟ್ಟದ್ದನ್ನು ಬೋಧಿಸುವವನು; ದುಷ್ಪ 
ಬೋಧಕ: (೪). [ಸೆಂ.] 
ಕುಬೋಧನೆ (ನಾ). ಕೆಟ್ಟ ಉಪದೇಶ; ದುಷ್ಟ ಬೋಧನೆ: (9). 
[ಸಂ. ಕುಬೋಧನ] 
ಕುಬ್ಜ (ಗು). ೧. ಕುಳ್ಳಾದ; ಗಿಡ್ಡಾದ; ಮೋಟಾದ; ಎತ್ತರ 
ವಲ್ಲದ: “ಖರ್ವಂ ಕುಬ್ಬಮಾನತಂ ತಾನದೆಂಬುದಕ್ಕುಂ ಹ್ರಸ್ವಂ” 
(ವಸ್ತುಕೋ. ೧೦೪-೩೭). ೨. ಗೊನಾದ; ಗೂನುಬೆನ್ನಿನ. "ಕುಬ್ಜ 
ದೇಹೆ' ಪರಾ. (ನಾ). ೩. ಗೂನುಬೆನ್ನಿನವನು; ಕೂನ: 
“ಗಡುಳ, ಕುಬ್ಬಃ -ಈ 3 ಗುಜ್ಜಂ? (ಹಲಾಯು. ೧೦೦-೪೫೭); 
ಕುಬ್ಬ ವಾಮನ ಬಧಿರ ಮೂಕ ಕಿರಾತೋನ್ಮತ್ತ ಜಡಜನಂಗಳುಮಂ 
(ಆದಿಪು. ೪-೫೪ ವ); ಕುನಖಿ ಕುಸ್ಮ ಕುಶೀಲಕನು ಕುಬ್ಬನನು PE 
ಉಪ್ಪವಡಿಸುವ ಸಮಯಡೊಳಿನಿಬರನು ಕಾಣ್ಬುದು ಮಹೀಶರಿಗಂಗೆ 
ವಲ್ಲೆಂದ (ಕುವ್ಯಾಉ. ೩-೧೦೭). ೪. ಕುಳ್ಳ; ಗಿಡ್ಡ; ವಾಮನ: 
*“ಕುಬ್ಬಂ ಗುಡ್ಡೆ ನೆಂದೆನಿಕ್ಕುಂ ೫ (ಮಂಗರಾ, ೧೧೪-೬) ; ಅತಿ ಹರ್ಷದಿಂ 
ಸೊಗಯಿಸುವಟುನ್ನತರುಮಾಗಿ: ಕುಬ್ಬರುಮಾಗಿ ಲೀಲೆಯಿಂದೆಸೆದಿರ್ಪರು 
(ಆರಾಡ. ೧೭-೧೪). ೫. ಕೊಂಕು; ವಕ್ರತೆ: “ಭು[ಪಾಠಾಂ. ಭ] 
ಗ್ನಮುಂ ವಾಮನದ್ವಿತಯಂ ಕುಬ್ಬಮೆಸಿಕ್ಳು? (ನಾನಾರ. ೧೩೩). [ಸಂ.] 
ಕುಬ್ಬಕ (ನಾ). ಕುಳ್ಳ; ಗಿಡ್ಡ; ವಾಮನ. "ಕುಬ್ಬಕ ಸಂಸ್ಥಾನ? 
ಪರಾ. [ಸಂ.) 
ಕುಬ್ಬಳಸಂಸ್ಥಾನ (ನಾ). [ಜೈನ] ತೊಂಬತ್ಮೂರು ನಾಮಕರ್ಮ 
ಪ್ರಕೃತಿಗಳಲ್ಲಿ ಒಂದು: ಕುಬ್ಬಕ ಸಂಸ್ಥಾನ: ಈ ಕರ್ಮದ ಉದಯ 
ದಿಂದ ಕುಬ್ಬದೇಹ ನಿರ್ಮಾಣವಾಗುವುದು (ಜೈನಪ. ೩೭೩). 
(ಕುಬ್ಬಕ + ಸಂಸ್ಥಾನ] 
ಕುಬ್ಬಕಿ (ನಾ). ತಂತೀವಾದ್ಯಗಳಲ್ಲಿ ಒಂದು: ತಂತ್ರೀವಾದ್ಯಂಗಳು 
ಬಳಿಕ ವಿಪಂಚಿಕೆ...ಕುಬ್ಧಕಿ , . . ಕಾಲಕಿಯೆಂಬ ಮೂವತ್ತು 
ಮೂರು ತಂತ್ರೀವಾದ್ಯಂಗಳಲ್ಲಿ (ವಿವೇಕ. ೨೩೬). [ಸಂ. ಕುಬ್ಬಕೀ) 


ಕುಬ್ಬ ಫೆ ೧೯೪೧ ಕುನುಂಜನ 


ಕುಬ್ಬಕೆ (ನಾ). ಒಂದು ಜಾತಿಯ ಹಂಬು, ಗಿಡ ಅಥವಾ| |ಕುಭೈೃತ್ಕುಳ (ನಾ). ರಾಜರ ಕುಲ್ಕ --ವಂಶ: ಎಸೆದೆಂ ತತ್ಕುಳ 

ಬಳ್ಳಿ (2) : *ಕಂಟಕಾಢ್ಯಃ - ಕುಬ್ಬಕಾ” (ಓಷಧಿ. ೨೩). ದೊಳ್‌ ವಿಜಿತಾರಿ ಕುಭೃತ್ಕುಳನಾದಿತ್ಯಮೂರ್ತಿ ವಿನಯಾದಿತ್ಯಂ 
[ಸಂ. ಕುಬ್ಬಕಾ] (ಎಕ. ೪, ಬೇಲೂರು, ೧೨೪-೧೪ ; 1133). [೮. ಸಂ. ಕುಭೃತ್ಯುಲ) 

ಕುಬ್ಬತನು (ನಾ). ಕುಳ್ಳು ದೇಹದವನು; ಗಿಡ್ಡ; ವಾಮನ: ಪ್ರಿಯ] |ಕುಭೃತ್ಕೂಟ (ನಾ). ೧. ಪರ್ವತದ ಶಿಖರೆ; ಬೆಟ್ಟದ ಕೋಡು: 


ವಾದಿ ಕುಬ್ಬತನು ರಾಜದ್ವಾರಯೋಗ್ಯ ೦ ಜಾ ನೃಯುಗ್ಮೋದೃವಂ | ಇವನಿಂದೆಂ ಕಂಡೆನೇಟುಂ ಕಡಲಕಡೆಯನೇಟುಂ ಕುಭೃತ್ಯೂಟಿಮಂ 


(ಜಾತತಿ. ೧೬-೩). [ಕುಬ್ಜ 4 ತನ್ನು] |. ೬ ಎನುತ್ತುಂ ಯಶೋಲಕ್ಷ್ಮಿ ಮೆಯೆರ್ಚುವಿನಂ (ಎಕ. ೪, 
ಕುಬ್ಬತೆ (ನಾ): ೧. ಬಾಗಿರುವಿಕೆ; ಗೂನು; ವಕ್ರತೆ. ೨. ಗಿಡ್ಡಾ | ಶಿವಮೊ. ೬೪-೩; 1172). ೨. ಪರ್ವತಗಳ ಸಮೂಹ; ಸಪ್ತಪರ್ವತ 
ಗಿರುವಿಕೆ; ಕುಳ್ಳಾಗಿರುವಿಕೆ: ತೊನ್ನ ಬೆಳ್ಗಲೆವಿಡಿದ ಕರ್ರನೆಯ ಗಳು. (ಸಂ. (ಕುಭೃತ್‌ * ಕೂಟ)] 
ಕುಬ್ಬತೆಯ ಗೂಳಿಹಿಣಿಲಿನವೊೋ ಲು ಗೊನುವುಬ್ಬಿದ ಜ್ನ ಕುಭೈಜ್ಞಾತೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ: ಪತಿ 
(ಶ್ರೀರಾಮಾ, ೨೧-೫೪೫). (ಸಂ. ಕುಬ್ಬತಾ] 110| ಭಕ್ತಿಯೊಳಾಸೀತೆಗರುಂಧತಿಗೆ ಕುಭೃಜ್ಞಾತೆಗೆ ದೊರೆ ರೇವಕಬ್ಬೆಯೆಂಬಳ್‌ 
ಕುಬ್ಬಿಕೆ (ನಾ). ೧. - ಕುಬ್ಬೆ : ಕುಬ್ಬಿಕೆಯ ಕಟಕಿಯ ಕಶಾಘಾತ | ಪೆಸರಿಂ (ಸಂಚತಂ. ೧೦-೨); ಕುಭೃಣ್ಞಾತೆಗರುನ್ಮತಿಗೆ ರತಿಗೆ ಪತಿಭಕ್ತಿ 
ಕಟುಕತೆಗಾ ದಶರಥ ಪ್ರಾಣಪಶು ತೇಂಕಿರ್ದುದಂ ಕಂಡು (ಶ್ರೀರಾಮಾ. ಯೊಳೇಮಾತೊ ಮಿಗಿಲೆನಿಸಿ ನೆಗರ್ದ್ವ ವಿಭೂತಿಯ ಚಾವುಣ್ಣ ಕಬ್ಬೆಗಜ್ಞ 
೭೬-೫೮೬). ೨, ಒಂದು ಊರಿನ ಹೆಸರು: ಸುಕುಮೂರನೆಂಬನೊರ್ವಂ | ರ್ಜೊರೆಯೇ (ಸೌಇಇ. 1-11, ೧೩೪-೧೪ ; 1087). 
ವಿಪ್ರಸೂನು ಕುಬ್ಬಿ [ಪಾಠಾಂ. ಬ್ವ] ಕೆಯೊಳಿರ್ದು (ಪದ್ಮರಾ. ೧೧-೧೫೨). | [ಸೆಂ. ಕುಭೃಜ್ಞಾತ (ಕುಭೃತ್‌ 4 ಜಾತಾ)] 
[ಸಂ. ಕುಬ್ಬಿಕಾ] ‘13 ಕುಭೃತ್ತು (ನಾ). ೧. ಭೂಧರ; ಪರ್ವತ; ಬೆಟ್ಟ ; ಬಲವನ್ಮದ 
ಕುಬ್ಬೆ(ನಾ).೧. ಬೆನ್ನು ಬಾಗಿದವಳು; ಗೂನಿ: (8). ೨. ಒಬ್ಬಾಕೆಯ | ಗಜಾಸುರ ಕುಭೃನ್ಮಹಾಶನಿ ಸಮುದ್ಯನ್ಮುಕ್ತಿದಾಯಳ (ಪದ್ಮರಾ. ೬-೧). 
ಹೆಸರು: ಮಧುರಾಪುರಾಧೀಶ್ವರನಲ್ಲಿಗೆ ಪೋಸ ಬಗೆಯಿಂ ಕುಬ್ಬೆಯೆಂಬ ೨. ಭೂಮಿಯನ್ನು ಆಳುವವನು; ರಾಜ: ಕಲಿಮಲಿನ ಕುಭೃತ್ಸಂಗದ' 
ಸೈರಂಧಿ) ನಡೆತರೆ (ಜಗವಿ. ೬-೧೮ ವ); ತರುಣಿ ನಿಲು ನೀನದಾರ್ಗೀ ಕಳಂಕಮಂ ಕರ್ಚಿ ಕಳೆಯಲೆಂದಾ ಭೂಮಂಡಳಪತಿಯ ಖಡ್ಗಧಾರಾ 
ಪರಿಮಳವು ನೀಂ ಹೇಳೆನಲು ಮುರಹರ ನಿಮಗೆ ಚಿತ್ತೈಸಿಯೆಂದಳು | ಜಲದೊಳ್‌' ಸಾಮ್ರಾಜ್ಯಲಕ್ಷ್ಮಿ ಸಲೆ ನೆಲಸಿರ್ಪಳ್‌ (ಕಾದಂಪೂ. ೧೧). 
ಕುಬ್ಬೆ ನಸುನಗುತೆ (ಅಕ್ರೂಚ. ೬-೫೦). [ಸೆಂ. ಕುಬ್ಬಾ] 20 [< ಸಂ. ಕುಭೃತ್‌] 
ಕುಬ್ಬ (ನಾ). ಅರ್ಧಗೋಲಾಕಾರದ ಗೋಪುರದಂತಹ ರಚನೆ; | |ಕುಭೃತ್ತಕ್ಷ (ನಾ). ೧. ಪರ್ವತದ ರೆಕ್ಕೆ. ೨. ರಾಜರ ಪಂಗಡ. 
ಗುಮ್ಮಟ : ದೊರೆಗಳ ಮತ್ತು ಇತರ ಪ್ರಸಿದ್ಧ ಪುರುಷರ ಸಮಾಧಿಗಳ ೧೨: ಈ ಮಹಾಪುರುಷಂ ಕುಭೃತ್ಪಸ ವಿಚ್ಛೇದನನಾಗಿಯುಂ ವಜ್ರ 
ಮೇಲೆಯೂ  "ಕುಬ್ಬ? (ಗುಮ್ಮಟ) ಗಳನ್ನು ಕಟ್ಟು ತ್ತಿ ದ್ದರು| | ಧರನಲ್ಲು (ಜಗನಿ. ೮-೧೦ ವ).  [ಸೆಂ. (ಕುಭೃತ್‌ + ಪಕ್ಷ)] 
(ಇಸ್ಲಾಂಸಂ. ೧೪೨). [.- ಹಿಂ. ಕುಬ್ಬಾ] | ಕುಭೃತ್ಸಂಗೆ (ನಾ). ರಾಜರ ಸಂಗ್ಕ --ಸಹವಾಸ: ಕಲಿಮಲಿನ 


ಕುಬ್ಬಾಟಿ (ನಾ). ಅಹಂಭಾವದ ವರ್ತನೆ; ಗತ್ತಿನ ನಡವಳಿ: |2| ಕುಭೃತ್ಸಂಗದ ಕಳಂಕಮಂ ಕರ್ಚಿ ಕಳೆಯಲೆಂದಾ ಭೂಮಂಡಲಪತಿಯ 
ಇಬ್ಬಾಯಿ ಇದ್ದವನ ಕುಬ್ಬಾಟ ಬಹಳ (ಗಾದೆ). [ಕುಬ್ಬ್ರು * ಅಟ] ಖಡ್ಗಧಾರಾಜಳದೊಳ್‌ ಸಾಮಾಜ್ಯಲಕ್ಷ್ಮಿ ಸಲೆ ನೆಲಸಿರ್ಪಳ್‌ 

ಕುಬ್ಬಿೀಲಕಿ "ಕುಬುಬಿಟು' ನೋ. | | (ಕಾದಂಪೂ. ೧೧). (ಸೆಂ. (ಕುಭೃತ್‌ + ಸಂಗ)] 

ಕುಭಾಗ್ಯೆ (ನಾ). ಭಾಗ್ಯವಿಲ್ಲದವಳು; ಅದೃಷ್ಟಹೀನೆ: ಕುರೂಸಿ| |ಕುಭೃತ್ಸುತೆ (ನಾ). ಇ ಕುಭೃಜ್ಜಾತೆ: ಸತಿಯರೊಳಗಗ್ಗಳದವಫೀಸುತೆ 
ಕುಭಾಗೈ ಕುಶೀಳೆ . . . ಎಂಬಟಮಟಕಾರ್ಶ್ಶಿಯರ್ಸ್ಸತಿಯರೆ »** ಕುಭೃತ್ಸುತೆ ಗಂಗೆ ದಕ್ಷಸುತೆ ಭವಸತಿಯರ್‌ ಸಮನಪ್ಪಡಕ್ಕೆ ಮಲ್ಲಪ 


(Mun. XX, ೨೪೮-೪೧ ; 1220). (ಸಂ. ಕುಭಾಗ್ಯಾ] 30 ಸುತೆಯೊಳ್‌' (ಅಜಿಪು. ೧-೭೧). 
ಕುಭಾಷಿ (ನಾ). ಕೆಟ್ಟಮಾತುಗಳನ್ನು ಆಡುವವನು : ಇತರೇತರ | [ಸಂ. ಕುಭೃತ್ಸುತಾ (ಕುಭೃತ್‌ + ಸುತಾ)] 
ಕುಭಾಸಿಯ ಕೂಡೆ ಮತ್ರಿ)ಯ ಶರಣನ 6 ಮಾಡಬಹುದೇ ಕುಭೃದ್ವಲ್ಲಭ (ನಾ). ಅರಸನ ಪ್ರೀತಿಗೆ ಪಾತ್ರನಾದವನು; ರಾಜ 
(ಬಸಪು. ೫೩-೪೭). [ಸಂ. ಕುಭಾಷಿನ್‌] ಪ್ರಿಯ : ಬುಧಂ ಚಾಪದೊಳಿರ್ದೊಡಾಪ್ತವಚನಗ್ರಾಹಂ ಕುಭೃ[ಪಾಠಾಂ. 
ಕುಭಾಷೆ (ನಾ). ೧. ಕೆಟ್ಟಮಾತು; ನಿಂದೆಯ ನುಡಿ; ಬೈಗಳು: ಸುಹೃ]ದ್ವಲ್ಲಭಂ (ಜಾತಿ. ೧೬-೨೪). [ಸಂ. (ಕುಭೃತ್‌ * ವಲ್ಲಭ)] 
ಕ್ರೂರ ಕುಭಾಷೆ ಕುಹಕ ಬಿಡದನ್ನಕ್ಕ ನೀನೆತ್ತಲು ಶಿವನೆತ್ತಲು ಹೋಗತ್ತ 35  ಕುಭೈನ್ಮಾತ್ರ (ನಾ). ೧. ಸಣ್ಣ ಬೆಟ್ಟ; ಗುಡ್ಡ. ೨. ಹೆಸರಿಗೆ ಮಾತ್ರ 


ಕುಭಾಷೆಗೆ ಮುಳಿನವರು ನಾವಲ್ಲ ಸೈರಿಸು (ಕು ವ್ಯಾವಿ. ೮-೨೪). ಮಹಾಬಾಹುವ ತೀನನೇಂ ಕಳೆಗುವೇ ಪಾಂಡ್ಕಂ ಕುಛ್ಭನ್ಮಾತ್ರನರ್ಕ್ಯು 


ಮರುಳೆ (ಬಸವ. ೧೩೧) ; ಸ್ವಾಮಿಕಾರ್ಯದಲಿ ತಲೆಯ ತೆಜುವವನಹೆ | ರಾಜನಾದವನು; ಸಣ್ಣರಾಜ. ೧, ೨: ಸಃಳಂಪದಿಂದಿರ್ದ್ವ ನಿಂನ 
೨. ಕೆಟ್ಟಭಾಷೆ; ಕೆಟ್ಟಿಆಣೆ. ೩. ಅಲ್ಪವಾದ ಭಾಷೆ; ಅನಾಗರಿಕ | ಮೆಲೇ ಹೊಯ್ಸಳ ಮೇರುವಲ್ಲಿ ಭುಜಮಂ ಮಾ ರ್ದ ದಿಗ್ಡಂತಿ 
| 


ಭಾಷೆ. (ಸೆಂ. ಕುಭಾಷೂ)] | ದಂತಮಂ (ಎಕ. ೪, ಬೇಲೂರು. ೧೭೧-೨೨ ; 1160), [ಸಂ.) 
ಕುಭಾಷ್ಯ (ನಾ). ಕೆಟ್ಟ ವ್ಯಾಖ್ಯಾನ; ದೋಷಯುಕ್ತವಾದ ವಿವರಣೆ: |40| ಕುಭೃನ್ನಿಕಾಯ (ನಾ). ಪರ್ವತಗಳ ಸಮೂಹ, ಗುಂಪು: 

ಬಿಸುಟು ಮಿಥ್ಮಾಮಾರ್ಗಮಂ ... ಕುತ್ಸಿತ ಕುಭಾಷ್ಕಾದಿ 'ಜೋಷಂ | ಶರೆಣಾಯಾತ ಕುಭ್ರಂನಿಕಾಯವೊಳಗಿಕ್ಕುಂ ತನ್ನ ಹ್ರಿದ್ದೇಶದೊಳ್‌ ಹರಿ 

ಗಳಂ (ಸುಕುಮಾ. ೧-೪೬). [ಸಂ.) ಯಿರ್ಕುಂ ಸಿರಿಗೆಯ್ದೆ ತಾಯಿವನೆಯಿನಿಕ್ಕುಂ. .. ಅಂಭೋಧಿ ಸಾಮಾ 
ಕುಭೃಚ್ಚಕ್ರ (ನಾ). ರಾಜರ ಮಂಡಲ, --ಸಮೂಹ: 


ತ 
ಕಿ 
ಯುಕ್ತಕ್ರಮಕಳಿತ ಕುಭೃಚ್ಚಕ್ರ ಖೇದ ಪ್ರಮೋದಂ ಶ್ರೀವಿಷ್ಣು ಭೂಪಂ | 
ಬೆಳಗುಗೆ (ಎಕ. 1೪, ನಾಗಮಂ. ೭೬-೮; 1145). 
[ಸಂ. (ಕುಭೃತ್‌ + ಚಕ್ರ)) 


ಕುಮಂಜನ (ನಾ). ಒಂದು ಜಾತಿಯ ಔಷಧಿ ಗಿಡ; ಕುಟಜ ; 
[45 ಕೊಡಸಿಗೆ: *ಕುಂಟಜಂ ಕುಮಂಜನಮಕ್ಕು ” (ಮಂಗರಾ. ೯೯-೨೨). 


| 

| ನ್ಯನೇ (ಕಇ. 1೪, ೧-೧೦ ; 1204). [ಸಂ. (ಕುಭೃತ್‌ + ನಿಕಾಯ)] 
| 
| [ದೇ. ॥ ತನಿ, ಕುಮಣ್ಣುಮ್‌, ಕುಮಇಗ್ಸಾನ್‌ 


ಕುಮಂತ್ರ 


ಕುಮಂತ್ರ (ನಾ). ೧. ಕೆಟ್ಟ ಆಲೋಚನೆ; ದುರ್ಬೊಧನೆ:| 


ದನುಜವೈರಿ ಕುಮಂತ್ರದಲಿ .ಬೊಪ್ಪನೊಳು ಖಾಶಿಯನಿ ಕ್ಸಿ ದನು 
(ಕುವ್ಯಾಉ. ೯-೪೦) ; ಎನ್ನಂತರಂಗದಲ್ಲಿ ಕುಮಂತ್ರ ಕುಡಿವರಿದ ಭೇದವ 
ನಿನ್ನೊಡನೆ ಮಣಕೆಯಿಲ್ಲದೆ ಆಡುತಿಪ್ಪೆನಯ್ಯ (ಘನವ. ೨೮). ೨. ಕೆಟ್ಟ 
ಮಂಶ; ಇತರರಿಗೆ ಪೀಡೆಯನ್ನು.ಟುಮಾಡುವ ಮಂತ್ರ: 
ಘುಡುಘುಡಿಸಿ ಬೊಮ್ಮಯ್ಯನೀಗಳೆ ಪಡೆಣಿನೆನುತಂ ಮಂತ್ರತಂತ್ರ 
ಕುಮಂತ್ರ[ಪಾಕಾಂ ಯಂ ತ್ರ) ಮಾಯಾರಿ (ಬಸಪು. ೫೦-೭೮). 
೩. ಕುತಂತ್ರ; ಕಪಟ: ಕೊಡಸ ಮಗನ ಕುಮರಿತ್ರದೊಡ್ಡಿನ ಕಡಿತಕಾ 
ನಂಜಂವೆನೆ (ಕುವ್ಯಾದ್ರೋ. ೪-೩೮) ; ಎನ್ನಂತರಂಗೆದಲ್ಲಿ ಕುಮಂತ್ರ 
(ಪಾಕಾಂ, ಮಂತ್ರ] ಕುಡಿವರಿದ ಭೇದವ ನಿನ್ನೊಡನೆ ಮರೆಯಿಲ್ಲದೆ ಆಡು 
ತಿಪ್ಪೆನಯ್ಕ (ಘನವ. ೩೫); ಕುಮಂತ್ರ ಪಾಸದೊಳಳಿದನೀ ಮಂತ್ರಿ 
(ಸಂ. 


(ಜೈಮಿಭಾ. ೩೧-೬೮). 


ಕುಮಂತ್ರಿ (ನಾ). ೧. ಕೆಟ್ಟಮಂತ್ರಿ ; ದುಷ್ಟ ಸಚಿವ... ೨. ಕುತಂತ್ರಿ; 


ಕಪಟ: ದುರುಳರೀ ಕೌರವರು ನೀವತಿ ಗರುವರವದಿರು ಪಾಪಕರ್ಮರು 
ಪರಮ ಪುಣ್ಮರು ನೀವು ತನ್ನನದಿರು ಕುಮಂತ್ರಿಗಳು (ಕುವ್ಯಾಆ. ೮-೭೨). 
[ಸಂ. ಕುಮಂತ್ರಿನ್‌] 
ಕುಮಂದಾನ (ನಾ). ದುರ್ಗಾಧಿಪತಿ; ಕಿಲ್ಲೆದಾರ: ಕಿಲ್ಲೆ ಕಚೇರಿ 
ಕುಮಂದಾನ ನಿಟ್ರಿ ಪುಟ್ಟ ಬಸವೈಯನು ಹಿತ್ತಾಳೆ ಚವಕಟ್ಟು ಗುಬ್ಬಿ ಕದ 
ಸಹ ಮಾಡಿಶಿ ಒಪ್ಪಿಶಿದ ನಿಲುವಿನ ಸೇವಾರ್ಥ (ಎಕ. ೩1೪, ನಂಜನ. 
೨೭೫-೧; 1). [+ «uo. Commandant] 
ಕುಮಕಿ, "ಕುಮಕು' ನೋ. 
ಕುಮಕ್ಕಿ, ಕುಂಕಿ, ಕುಮುಕಿ, ಕುಮ್ಬಿ (ನಾ). ೧. ವ್ಯವಸಾಯಗಾರನ 
ನೆರವಿಗಾಗಿ ಸರ್ಕಾರವು ಮಾನ್ಯಮಾಡಿದ ಸಹಾಯಕ ಭೂಮಿ: 
ಕಂದಾಯ ಕೊಡುವ ಜಮಾನಿಗೆ ಸಮಾಪದ ಸರಕಾರಿ ಭೂಮಿ? 
(ಸಿರಿಕೋ. ೧೨೧)."ಕುಮಕಿಹಕ್ಕು' ಪರಾ.-(ಗು). ೨. ಸಹಾಯದ; 
ನೆರವಿನ. "ಕುಮಕಿಆನೆ' ಪರಾ. ಕುಂಕಿ: ೨. "ಕುಂಕಿಆನೆ? 
ಪರಾ. ಕುಮುಕಿ: ೧. ಈ ಸಾಮ್ರಾಜ್ಯದ ವಿಚಾರದಲ್ಲಿ - ಕಾನ, 
ಬಾಣೆ, ಕುಮುಕಿ, ದರ್ಕಾಸ್ತು; ತೋಡು, ಕೆರೆ ಇವುಗಳ ವಿಸ್ತೀರ್ಣಗಳೆಲ್ಲ 
ಬಾಯಿಪಾಠ (ಕರುಕ. ೬). ಕುವಿಪ್ವಿ: ೧. ಸೆಟ್ಟರು ತಮ್ಮ ಜಾಗದ 
ಕುಮ್ಮಿ ಎಂದು ಸುತ್ತಲೂ ಐದಾರು ಮೈಲುಗಳಷ್ಟು ಸ್ಥಳಗಳನ್ನು ತಡೆದು 
ಸ್ವಾಧೀನದಲ್ಲಿರಿಸಿಕೊಂಡಿದ್ದರು (ಮಣ್ಣಿನಂ. ೧೫). 
ಕುಮುಕಿಯ ಹಕ್ಕು - ಕುಮಕಿ ಹಕ್ಕು: ಸಮಾಸದ ರೈತರಿಗೆ 
ಅದರಲ್ಲಿ ಕುಮುಕಿಯ ಹಕ್ಕು ಸೇರಿರಲೂಬಹುದು (ಚಿಗುಕ. ೨೨೯). 
[+ ಓಂ, ಕುಮಕೀ) 
ಕುಮಕ್ಕಿ (ನಾ). ಅಂಗೈಯಿಂದ ಹೊಡೆಯುವ ಏಟು; ಚಪ್ಪಾಳೆ 
ಏಟು: ಎರಡೂ ಎತ್ತಿನ ಡುಬ್ಬಗಳ ಮೇಲೆ ಎರಡೂ ಕೈಗಳಿಂದ ಏಕ 
ಕಾಲಕೈ ಚೆನ್ನಾಗಿ ಕುಮಕಿ ಹೊಡೆದರು (ಬೆಳಭಾ. ೧೪೫) ; ಈಜುಗಾರರು 
"ಉಲ್ಲಾಸದಿಂದ ನೀರನ್ನು ಕುಮಕಿ ಹೊಡೆದು ಶಬ್ದ ಮಾಡುತ್ತಾರೆ (ರೂಢಿ). 
[4 ಮರಾ. ಕುಮಕಾ) 
ಕುಮಳಿಆನೆ, ಕುಂಕಿಆನೆ (ನಾ). ಮಿಕ್ಕ ಆನೆಗಳನ್ನು ಹಿಡಿಯಲು 
ಸಹಾಯಮಾಡುವ ಪಳಗಿಸಿರುವ ಆನೆ; ಒತ್ತಾನೆ; ಸಹಾಯಕ 
ಆನೆ: ಕಾಡಾನೆಗಳನ್ನು ಕುಮಕಿಆನೆಯ ಸಹಾಯದಿಂದ ಹಿಡಿದು 
ಪಳಗಿಸುತ್ತಾರೆ (ರೂಢಿ). ಕುಂಕಿಆನೆ: ಎಂಟು ಹತ್ತುದಿನ ಅವು... 
ಸೊರೆಗಿ ಹೆದರಿ ನಿಸ್ತೇಜವಾದಮೇಲೆ ಕುಂಕಿಆನೆಗಳನ್ನು ತೆಗೆದುಕೊಂಡು 
ಹೋಗಿ ಒಂದೊಂದನ್ನೂ ಬೇರೆ ಮಾಡಿ ಅವುಗಳಿಗೆ ಹಗ್ಗ ಕಟ್ಟುತ್ತಾರೆ 
(ಮಲ್ಲಿ, ೩೫). [ಕುಮಕ್ಕಿ + ಆನೈ) 


೧೯೪೨ 


0 


20 


30 


85 


45 


ಕುಮತಿ 


ಕುಮಕಿಜಮಾನು (ನಾ). ಕುಮಕಿ ನೆಲ; ಹಿಡುವಳಿ ಭೂಮಿಗೆ 
ನೂರು ಗಜಗಳ ಅಕ್ಕಪಕ್ಕದ ಸರ್ಕಾರಿ ಭೂಮಿ: ಆರಂಭಗಾರನ 
ಕುಮೆಕಿಜಮಾನು (ರೂಢಿ). [ಕುಮ್ಮಿ + ಜಮಿಾನು] 

ಕುಮಕಿಹಳ್ಳು (ನಾ). ಕುಮಕಿ -ಜಮಾನಿನ ಮೇಲಿರುವ ಹಕ್ಕು 
—ಒಡೆತನ: ಎರಡು ಬೆಟ್ಟಗಳ ಸಾಲುಗಳೂ ರಾಯರ ಕುಮಕಿ 
ಹಕ್ಕಿನವು (ಕರುಕ. ೧). [ಕುಮಕ್ಕಿ * ಹಕ್ಕೂ] 

ಕುಮಕ್ತು ಕುಮಕ್ಕಿ, ಕುಮಕ್ಕು) ಕುಮುಕು, ಕುಮ್ಮಕ್‌, 
ಕುಮ್ಮಕು, ಕುಮ್ಮಕ್ಕು, ಖುಮ್ಮಕ್ಕು (ನಾ). ಸಹಾಯ ; ನೆರವು; 
ಒತ್ತಾಸೆ: ಕಿಲ್ಲೇದಾರರು ಸಲಾಂ ಹೊಡೆದು ತಳವಾರರನ್ನೂ ಅಠಾವಣೆ 
ಯವರನ್ನೂ ಕುಮಕಿಗೆ ತೆಗೆದುಕೊಂಡು ಹುಕುಂ ಜಾರಿಮಾಡಲು ಸಿದ್ಧ 
ರಾದರು (ಸಕತೆ. ೮೪); ಇದೂ ಅಲ್ಲದೆ ಶ್ರೀಮಂತರ ಕಡೆ ಪರಶುರಾಂ 
ಭಾವುಯವರ ಕುಮಕು' ಪೂರಾ ಇದೆ (ಚಿತ್ರಪಾ, ೭೩). ಕುಮ: 
ಮಹಾಬಲೇಶ್ವರನು ಸೇನೆ ಕಟ್ಟಿಕೊಂಡು, ಅಂಮನವರ್ರಿಗೆ ಕುಮ? 
ಹೊರಟಿ ಸ್ಥಳ (ಎಕ.೭1೪, ತಿರುಮ. ೨೪೨-೩; ಸು. 1642). ಕುಮಕ್ಕು: 
ಯಾವಾಗಲೂ ಕುವಂಕ್ಸು ಮಾಡುವುದು ಗ್ರಾಮಾಧಿಪತಿಯ ಕೆಲಸ 
ವಾಗಿರುವುದು (ಗ್ರಾಮ ಕ. ೫೨). ಕುಮುಕು: ನಾನು ಕೆಲವು 
ಕೊಡಗರಂನು ನಿಂದು ಕುಮುಕಿಗೆ ನಾಳಾರಮಾಡಿ ಕೊಡುತ್ತೇನೆ 
(ಕಾಜೀಂದ್ರ. ೪). ಕುಮ್ಮಕ್‌ : ಗ್ರಾಮದ ಬೇಲಿಯನ್ನಾದರೂ ಊರು 
ಬಾಗಿಲನ್ನಾದೆರೂ: ದುರಸ್ತೂ' ಮಾಡುವುದರಲ್ಲಿ ಕುಮ್ಮಕ್‌'. ಮಾಡುವುದ 
ಕ್ಯಾಗಲಿ ಪಟೀಲನು ನಿರಾಕರಿಸಿದರೆ (ಗ್ರಾಮಾಕ. ೪ ಪೀಠಿಕೆ). ಕುಮ್ಮಕು: 
ಇಂಗ್ರೇಜ ಕುಂಪನಿ ಸಂಗಡ ಲಡಾಯ ಮಾಡುವುದಕ್ಕೆ ಸಲುವಾಗಿ ಈ 
ಪ್ರಕಾರ ಕುಮ್ಮಕು ಮಾಡಿಸಿಕೊಂಡು ಫೌಜಿನಲ್ಲಿ ಅಧಿಕವಾಗಿ ಇರುವ 
ಪಾಲು ಈಗ ತಮ್ಮ ಚಾಕರಿಯಲ್ಲಿ ಇಟ್ಟು ಇದ್ದೀರಿ (ಕಗವಿ. ೧೧೯). 
ಕುಮ್ಮಕ್ಕು: ಸೈನ್ಯಕ್ಕೆ ಜನರನ್ನು ಕುಮ್ಮಕ್ಕು ಕೊಡುವ ಹಕ್ಕನ್ನು 
(ಮಹಾವಂ. 11, ೩೧) ; ಅಮಲ್ಲಾರರೇ ಕುಮ್ಮಕ್ಕಾಗಿ ಬಂದಿದ್ದಾರೆಂಬ 
ಹಿಗ್ಗಿ ಕೆ (ಕೆಲನೆ. ೨೧೩) ; ಅವನು ಇವರಿಗೆಲ್ಲಾ ಕುಮ್ಮಕ್ಕು (ಕೂಲಿ. ೧೩). 
ಖುಮ್ಮಕ್ಕು: ಊರಿನ ಸಿವಾಸಾರದೋರೆಲ್ಲಾ ಖುಮ್ಮಕ್ಕು ಅವನ್ಗೆ 
(ದೆಯ್ಯಮ. ೨೨). [4 ಹಂ, ಮರಾ. ತುರ್ಕಿ. ಕುಮಕ್‌] 

ಕುಮಕ್ಕು "ಕುಮಕು' ನೋ. 

ಕುಮಚಟು "ಕುಮ್ಮಚಟ್ಟು ನೋ. 

ಕುಮಜಿ "ಕುಂಪಟಿ' ನೋ. 

ಕುಮತ (ನಾ). ೧. ಕೆಟ್ಟಮತ; ದುಷ್ಟಮತ: ನೀಡುತ್ತುಂ ಕುಮತಕ್ಕೆ 
ತೇಜದಜಕಿವಂ (ಪಂರಾಮಾ. ೧೬-೭೮). ೨. ಕೆಟ್ಟ ಅಭಿಪ್ರಾಯ. [ಸಂ.] 

ಕುಮುತನಿರತೆ (ನಾ). ಕೆಟ್ಟಮತದಲ್ಲಿ ಅಸಕ್ತಿಯುಳ್ಳವಳು ; ದುಷ್ಟ 
ಪಂಥದಲ್ಲಿ ಅನುರಕ್ತೆಯಾದವಳು : ಪ್ರಮಡೋತ್ತಮೆಗೆ... ಗಂಡನ 
ಧರ್ಮನೆ ಧರ್ಮಂ. ಭರ್ತೃವ ತತ್ತ್ವಮೆು ತತ್ತ್ವಂ ಕುಮತನಿರತೆಯೇಂ 
ಸುಲವಧುವೇ' (ಶಾಂತಿಪು. ೯-೧೯). [ಸಂ. `ಕುಮತನಿರತಾ) 

ಕುಮತಿ (ನಾ). ೧. ಕೆಟ್ಟ ಭಾವನೆ; ದುಷ್ಟಬುದ್ಧಿ. ೨. ದುಷ್ಟ 
ಬುದ್ಧಿಯನ್ನುಳ್ಳವನು; ದುರ್ಮತಿ : ಆ ವರ್ಣಚತುಷ್ಯಮಂ ಕುಮತಿ 
ಗಳ್‌ ತತ್‌'ಸ್ಥಾನದೊಳ್‌ ಮುನ್ನ ಫುಟ್ಟದುನೆಂಬರ್‌ (ಆದಿಪು. ೮-೭೩) ; 
ಕ್ಷಮೆಗೆ ಸೇರುವರಲ್ಲ' ಮೂರ್ಬರು ಕುವಮಂತಿಗಳು (ಕುವ್ಯಾಉ. ೬-೨). 
೩, [ಜೈನ] ಅಷ್ಟವಿಧ ಜ್ಞ್ಞಾನಗಳಲ್ಲೊಂದು; ದೋಷಯುಕ್ತವಾದ 
ಜ್ಞಾನ — ಅರಿವು: ಕುಮತಿ ಕುಶ್ರುತೆ ವಿಭಂಗಮತಿಶ್ರುತ ಅವಧಿ 
ಮನಃಪರ್ಯಯ ಕೇವಲಜ್ಞಾನ ವಿಕಲ್ಪದಿಂ ಜ್ಞ್ಞಾನಮ ಸ್ಟವಿ ಧಂ 
(ತತ್ತ್ವಪ್ರ. ೧೭). ೪. ಒಂದು ಔನಧಿಗಿಡದ ಹೆಸರು; ಕೂಲಿ, 
ಕುಮತಿ, ಹುಚ್ಚುನರವೆ (ಮೈಡಗಿ. ೪೦-೭೮೨), [ಸೆಂ.] 


ಕುಮತಿತನ 


ಕಮತಿತನ (ನಾ). ಕೆಟ್ಟ ಮನೋಭಾವದಿಂದ ಕೂಡಿರುವಿಕೆ; 
ಕುಬುದ್ಧಿತನ : ಕುಮತಿತನದಲಿ ಮಾಡಿ ಸದ್ಧತಿಕ್ರಮವ ಕೆಡದವರಾರು 
(ನಿಭಾಗ. ೫-೭-೩೬). [ಕುನುತಿ + -ತನ] 

ಕುಮರ್ಕ "ಕುವರ್ಕ' ನೋ. 

ಕುಮರ್ಕ "ಕುಮ್ಮರಿ? ನೋ. 

ಕುಮರಂಕಭೀಮ (ನಾ). ರಾಜಕುಮಾರರ ದ್ವಂದ್ವಯುದ್ಧದಲ್ಲಿ 
ಭೀಮನಂತಿರುವವನು; ಒಂದು ಬಿರುದು: ರಿಪುರಾಯ ಕುವರ 
ಬಂಗಾಜಂ ಬಪ್ಪನಂಕಕಾಣಂ ಕುಮರೆಂಕಛೀಮಂ ನಯನಾಭಿರಾಮಂ 
ಕುವರ ವೇಶ್ಶಾಭುಜಂಗಂ ಸಾಹಸಮಲ್ಲಂ ಶ್ರೀಮಶ್ರಿಭುವನಮಲ್ಲದೇವರ 
(ಸೌಇಇ. XX, ೭೧೧೯; 1109). 

[ಕುಮ್ಮರ (೮ ಕುವರ್ಕ) + ಅಂಕ್ಕ + ಭೀಮ) 

ಕುಮರಿ, "ಕುಮ್ಮರಿ' ನೋ. 

ಕುಮರ "ಕುವರಿ? ನೋ. 

ಕುಮರಿಪೈರು (ನಾ). ಕಾಡನ್ನು ಸುಟ್ಟು ಕೃಸಿ ಮಾಡಿದ ಪೈರು : 
ಈ ಸಲದ ಮಳೆಗಾಲದಲ್ಲಿ ಕುಮರಿಪೈರಿನ ರಾಗಿ ಬೆಳೆ ಬಹಳ ಚೆನ್ನಾಗಿ 
ಬಂತು (ರೂಢಿ). [ಕುಮರಿ, (£ ಕುಮ್ಮರಿ) * ಪೈರು (ಆ ಪಯಿರ್‌)) 

ಕುಮರಿವ್ರಾತ (ನಾ). ಬಾಲಕಿಯರ ತಂಡ; ಕುವರಿಯರ 
ಸಮೂಹ: ನೆರೆ ಬೀದಿಲಾಡೊ ಕುಮರಿವ್ರಾತಕ್ಕದೇಂ ಬಂದುದೋ 
(ಹಸ್ತಿಮಾಂ. ೧-೧೬). [ಕುಮರ್ಕಿ (ಆ ಕುವರಿ) + ವ್ರಾತ] 

ಕುಮಲು (ನಾ). ಒಳಗೊಳಗೆ ಉರಿಯುವುದು ; ಒಳಗುದಿ : ಹಸಿದ 
ಹೆಬ್ಬುಲಿಗೆ ವಶಮಾಡಿದರೊಳಿತೆ. .. ಬಿಸಿಯ ಕುಮಲೊಳಿರಿಸಿ ನೋಡಿದ 
ಕೊಳಿತೆ ಹಸಿವೆ ತೃಷೆಗಳೇಕ ಸಮಮಾಡಿದರೊಳಿತೆ ವೃಷಭಾಕ್ಷನಾಮ 
ವಿಜಯೂವಿಕ್ಕಲ ಎನ್ನ ಆಸುನೆ ನಿನ್ನಯ ಪಾದಬಿಸಜಕ್ಕೆ ಅರ್ಪಿಸುವೆ 
(ಮೋಕ್ಷದೀ. ೨೩೫-೨೨). [ಆ ಕುನರಿಲಂ)' 

ಕುಮಾನುಷತ್ವ (ನಾ). ಕೆಟ್ಟ ಮನುಷ್ಯ ಜನ್ಮ; ಕ್ಷುದ್ರ ಮನುಷ್ಯ 
ನಾಗಿ ಹುಟ್ಟುವಿಕೆ : ಅಪಾತ್ರದಾನಂ . , . ಅಂತರ್ದ್ವೀಪಂಗಳೊಳ್‌ 
ಕುಮಾನಂಸತ್ವಮುಮಂ ಮಾಡುಗಂಂ (ಆದಿಪು. ೧೦-೧೦೦). [ಸಂ.] 

ಕುಮಾನುಸ್ಯ (ನಾ). ೧. ಜ ಕುಮಾನುಷತ್ವ. ೨. ದುಷ್ಟ ಮನುಷ್ಯ; 
ಕೆಟ್ಟವನು: ನೀಚರು ಕುಲಹೀನರು ಕುಮಾನುಷ್ಮರೆ ರಾಜ್ಯಾಧಿಪರಪ್ಪರು 
(ಕಗವಿ. ೨೬). [< ಸಂ. ಕುಮನುಷ್ಯ] 

ಕುಮಾಯೆ (ನಾ). ಕೆಟ್ಟ ಮಾಯೆ ; ಮೋಸ; ಕಪಟ: ಇರುಳು 
ಪಗಲುಂ ಬಿಡದೆ ಕಾಮಿನಿಯರ ಕುಮಾಯೆಗಳಿಗೆ ತೊಡಕಿ ಕಡು 
ಮರುಳುಗೊಂಡು (ಬಸಪು. ೪೧-೭). [ಸಂ. ಕುಮಾಯಾ] ` 

ಕುಮಾರ (ನಾ). ೧. ಐದುವರ್ಷದೊಳಗಿನ ವಯಸ್ಸಿನ ಹುಡುಗ; 
ಬಾಲಕ. ೨. ಹದಿನಾರು ವರ್ಷದ ಒಳಗಿನ ಪ್ರಾಯದವನು; 
ಯುವಕ; ತರುಣ. "ಕೌಮಾರ' ಪರಾ. ೩. ಮಗ; ಪುತ್ರ. 
" ಅರಸುಕುಮಾರ' ಪರಾ. ೪. (ನಾಟಕದಲ್ಲಿ) ಯುವರಾಜ; 
ರಾಜ್ಯದ ಉತ್ತರಾಧಿಕಾರಿ: “ಕುಮಾರಃ, ಭರ್ತೃದಾರಕಃ -೨ಯುವ 
ರಾಜ, ಯಖನರಾಜನೆಂಬ ಸರ್ವಾಧಿಕಾರಿಯ ಹೆಸರು” (ಸಿದ್ಧಾಂತಿ. ೫೬). 
೫. ಸಣ್ಮುಖ; ಸುಬ್ರಹ್ಮಣ್ಯ: “ ಗೌರೀಪುತ್ರಃ, ಸಣ್ಮ್ಮಖಃ . .. 
ಕುಮಾರಃ, ಸೇನಾನೀ . . . ಶರಜನ್ಮಾ -ಈ ೨೦ ಕಾರ್ತಿಕೇಯನ 
ಫೆಸರ್‌? (ಹಲಾಯು. ೫-೨೦); ಮತ್ತಮಲ್ಲಿ ಕುಮಾರನ ಮಯೂರಮಂ 
ಕೂರಿಸದ ಸೋಗೆವೆಣ್ಣಿಲ್ಲ (ಪುಷ್ಪಪು. ೯-೨೧ವ); ಈ ಕುಮಾರಂ 
ಕುಮಾರನಂತೆ ಚತುರ್ದಶ ವಿದ್ಮೆಯೊಳುಂ ಚತುಸ್ಪಷ್ಟಿ ಕಲೆಗಳೊಳುಂ 
ಶ್ರನೀಣನಾಗಲ್‌ (ಅದ್ಭುತ. ೫-೧೭). ೬. ಒಂದು ಔಷಧಿ ಗಿಡ; 
ವರುಣವೃಕ್ಷ: ಕುರಮಾವು, ಕುಮಾಠ, (ಮೈಔಗಿ. ೬೧-೨೨೪). [ಸೆಂ.] 


೧೯೪೩ 


ಕುಮಾರವಾಸ 


ಕುಮಾರಕ (ನಾ). ೧.೬ ಕುಮಾರ: ಕ್ರೂರಗ್ರಹವರ್ಗದೊಳ್‌ 
ಸುಧಾಕರನಿರೆ ಮತ್ತಾರಾಶ್ಕಧಿಪಂ ನೋಡೆ ಕುಮಾರಕನಾರಿಷ್ಟ ವಿಜಯಿ 
(ಜಾತತಿ. ೭-೮); ಗೋಪ ಕುಮಾರಕರೊಡನೆ ಆಡಿ (ಜಗವಿ. ೪-೫೨ ವ). 
೨. ರಾಜಕುಮಾರ; ಯುವರಾಜ: ಸುಕುಮಾರಕಂ ಕುಮಾರಕ 
3 ನೆಂದಾ ಜಯನಧುಗನೆಂತವೀರ್ಯಂ ಪ್ರಿಯನಾದೊಂ (ಕಾಂತಿಪು. ೪-೪೭). 
೩. ಒಂದು ಜಾತಿಯ ಗಿಡ: “ವರುಣಃ, ವರಣಃ, ಸೇತುಃ, ಶಿಕ್ತ ಶಾಕಃ, 
ಕುಮಾರಕಃ - ೫ ವಸಲೇಗಿಡ, ಮದವಸಲೇಗಿಡ, ಉಲಿಮಿರಿಬಸಲೆ * 
(ಖದ್ದಾ ಂತಿ. ೧೦೩). [ಸಂ.] 
ಕುಮಾರಕಾಲ (ನಾ). ಹದಿನಾರು ವರ್ಷದ ಒಳಗಿನ ಪ್ರಾಯ; 
ಎಳೆಯ ವಯಸ್ಸು: ರಾಮಂಗೆಯ್ವತ್ತು ವರ್ಷಂ ಕುಮಾರಕಾಲಂ 
ಪೋಗೆ ಸುಖಮಿರ್ದರ್‌' (ಕಗವಿ. ೩೭; ಚಾವುಂಪು); ಆ ಚಂದ್ರವಾಹನ 
ಚರಸಾಮಾನಿಳಂ ಜ್ಮೇಷ್ಮನಂದನನಾಗಿ ಪುಟ್ಟ ಕುಮಾರಕಾಲದಜೊಳ್‌ 
ತಪಃಶ್ರೀಯಂ ಕೈಕೊಂಡು (ಸುಕುಮಾ. ೧೨-೫೩ ವ); ಸಗರೆಚಕ್ರವರ್ತಿ 
* * ೬ ಪದಿನೆಂಟು ಲಕ್ಷ ಪೂರ್ವೆ ಕು .ಚಾರಕಾಲಂ ಪೋ ಗೆ 
ಮಹಾಮಾಂಡಳಿಕನಾಗಿ (ಜೀವಸಂ. ೧೬-೩೨ ವ). 
[ಕುಮಾರ + ಕಾಲ] 
ಕುಮಾರಗದ್ಯಾಣ, ಕೊಮರಗದ್ಯಾಣ (ನಾ). ೧. ಒಂದು ನಾಣ್ಯ; 
ಷಣ್ಮುಖನ ಗುರುತುಳ್ಳ ಗದ್ಯಾಣ (?). ೨. ಒಂದು ಬಗೆಯ 
ತೆರಿಗೆ; ಯುವರಾಜರಿಗಾಗಿ ಕೊಡುವ ಕಾಣಿಕೆ (?) : ಜೇವಿದೆಆಕ 
ಅಡೆಗರ್ಚ್ಟು ಕಾಣಿಕೆ ಸೇಸೆ ಬಿರ ಬೀಯ ಮೊದಲಾಗೆ ಕುಮಾರ 
ಗೆದ್ಯಾಣಂ ಕಸಿಜುದೆಜಕೆ ಕಿಜುಕುಳಾಯಂ ಸಾಮ್ಯಂ ಸಲ್ಲೆ 
(ಎಕ. ೪111, ನಗರ. ೩೬-೧೫೬ ; 1077). “ಕುಮಾರಗಾಣಿಕೆ' ಪರಾ. 
ಕೊಮರಗದ್ಯಾಣ : ೨. ಶ್ರೀಮತ್‌ ಕನ್ನಯ್ಯ ಆಡನೂರನಭ್ಯನ್ನರ 
ಸಿದ್ಧಿಯಾಗೆ ಏಳಂಗೌಡಳಂ ಸಾಯಿಂರದ ಕೊಮರಗದ್ಮಾ ಣಮಂಮನಣುಂಗಿ 
ನೊಳಾಳುತ್ತಿರೆ (ಎಕ. ೫1, ಹೊಳಲೈ. ೩೦-೫; 964). 
[ಕುಮಾರ + ಗದ್ಮಾಣ] 
ಕುಮಾರಗಾಣಿಕೆ (ನಾ). ಒಂದು ಬಗೆಯ ತೆರಿಗೆ: ಕುದುರೆಯ 
ಸೇಸೆ ಕುಮಾರೆಗಾಣಿಕೆ ವಿಜಯ ಬೀರವಣ (ಮೈಆರಿ. ೧೯೪೦, 
೩-೨೫; 1206) ; ಕುದುರೆಯು ಸೇಸೆ ಗ೫ ಸ ೯ ಹಾ ೩ ಕುಮಾರಗಾಣಿಕೆ 
50| ಪಿ ಹಾ ೨ (ಎಕ. ೪, ಹಾಸನ. ೮೪-೬೫ ; 1230). 
| [ಕುಮಾರ + ಕಾಣಿಕೆ (ಆ ಕಾಣ್ಯೆ)] 
ಕುಮಾರಗುರು (ನಾ). ಕುಮಾರಸ್ವಾಮಿಯ ತಂದಿ; ಶಿವ: (ಕ). 
[ಕುಮಾರ + ಗುರ್ಭು) 
ಕುಮಾರತಿ "ಕುಮಾರಿತಿ' ನೋ. 
ಕುಮಾರತೆ "ಕುಮಾರ್ತೆ? ನೋ. 
ಕುಮಾರದಿಕ್ಕುಂಜರ (ನಾ). ರಾಜಕುಮಾರರಲ್ಲಿ ದಿಗ್ಗಜ 
ದಂತಿರುವವನು; ಒಂದು ಬಿರುದು: ಆಯ್ಕನಸಿಂಗಂ 
ಸರಣಾಗತವಜ್ರಪಂಜರಂ ಕುಮಾರದಿಕ್ಕುಂಜರೆಂಪರೆವಿದ್ಯಾಧಿಕಂ 
(ಸೌಇಇ. XX, ೭೧-೧೧; 1109), 
[ಕುಮಾರ * ದಿಕ್ಕುಂಜರ] 
ಕುಮಾರವಾಸ (ನಾ). [ಸಂಗೀತ] ಒಂದು ಬಗೆಯ ಕೊಳಲು; 
ಹದಿನೆಂಟು ಬಗೆಯ ಕೊಳಲುಗಳಲ್ಲಿ ಒಂದು (?): ಗಾಯಕಿ 
ಯರು - ಬಳಿಕ ಹದಿನೆಂಟಿಂಗುಳ ಮೊದಲಾಗಿ ಒಂದಂಗುಳ ಪರ್ಯಂತ 
ಮಾದ ಪರಿಮಾಣ ಕ್ರಮವಿಡಿದು ಜಾತಿವಾಸ . :. ಕುಮಾರವಾಸ... 
ಭುವನಾಧಿಸವಾಸವೆಂಬ ಹದಿನೆಂಟು ತೆಜದ ವಾಸಂಗಳೆ ಲಕ್ಷಣವಜಕಿತು 
(ವಿವೇಕ. ೨೩೭). [ಕುಮಾರ + ವಾಸ್ಮ) 


10 


ಕುಮಾರವೃತ್ತಿ 


ಕುಮಾರವೃತ್ತಿ (ನಾ). ರಾಜಕುಮಾರನ ವೃತ್ತಿ;; ಯುವರಾಜನ 
ಅಧಿಕಾರ: ನೊಳಂಬವಾಡಿ ಮೂವತಿರ್ಚ್ಸಾಸಿರಮುಮುಂ ಕುಮಾರ 
ವೃತ್ತಿಯಿಂ ಸುಕಸಂಕಥಾ ವಿನೋದದಿಂ ರಾಜ್ಕಂಗೆಯುತ್ತಮಿರೆ 
(ಸೌಇಇ. 1X-, ೧೧೮-೨೨; 1057); ಶ್ರೀ ಮನ್ಮಹಾಸಾಮನ್ನಂ 
ಜೋಟಯರಸಂ ಕುಮಾರವೃತ್ತಿಯಿಂ 'ಪೊಟ್ಟೆ ಯೂರನಾಳುತ್ತಮಿರೆ 
(ಎಇ. 2001, ೮೩-೮; 1067) ; ನೊಳಂಬವಾಡಿ ಮೂವಕತ್ತಿರ್ಚ್ಚಾಸಿರಂ 
ಮೊದಲಾಗಿ ಪಲವುಂ ದೇಶಂಗಳ ಕುಮಾರವೃಶ್ತಿಯಿಂದಾಳ್ಹು 
(ಎಕ. ೫1, ದಾವಣ. ೪೧-೬೪ ; 1148). [ಕುಮಾರ * ವೃತ್ತಿ) 

ಕುಮಾರಶ್ರವಣ (ನಾ). ಬೌದ್ಧ ಅಥವಾ ಜೈನ ಬಾಲಯತಿ: 
ಗೂಢಬ್ರಹ್ಮಚಾರಿಯೆಂಬೊಂ ಕುಮಾರೆಶ್ರವಣನಾಗಿ ಸಮಸ್ತಾಗಮಾಭ್ಯಾ 
ಸಂಗೆಯ್ದು (ಚಾವುಂಪು. ೨೪೭). [ಕುಮಾರ.* ಶ್ರವಣ್ಯ] 

ಕುಮಾರಸ್ವಾಮಿ (ನಾ). ಸ್ಕಂದ; ಷಣ್ಮುಖ; ಸುಬ್ರಹ್ಮಣ್ಯ : (ಕ). 

[ಕುಮಾರ * ಸ್ವಾಮಿ] 

'ಕುಮಾರಾಭ್ಯುದಯೆ (ನಾ). ರಾಜಕುಮಾರನ ಏಳಿಗೆ; ಯುವ 
ರಾಜನ ಭಿವೃದ್ಧಿ: ಅನರು ರಾಜ್ಯವನೊಡ್ಡಿ ಸೋತವೊಲೆವಗೆ ಪಣ 
ಬೇಟ ಲ್ಲ ಹರ್ಸೋತ್ಸವ ಕುಮಾರಾಭ್ಯುದೆಯ ವಿಜಯ ಶ್ರವಣ ಸುಖ 
ಮಿಗಲು ಎವಗೆ ಮನವಾಯ್ತೊಡ್ಡು .(ಕುವ್ಯಾವಿ. ೯-೧೨). 

[ಕುಮಾರ + ಅಭ್ಯುದಯ] 

ಕುಮಾರಿ (ನಾ). ೧. ಹತ್ತರಿಂದ ಹನ್ನೆರಡು ವರ್ಷಗಳ ಒಳಗಿನ 
ವಯಸ್ಸಿನ ಹುಡುಗಿ; ಕನ್ಯೆ. ೨. ಮದುವೆಯಾಗದಿರುವ ಹೆಂಗಸು, 
--ಯುವತಿ: ನೋಡೆ ಕುಮಾರಿಯ ಬಳ್ಳುವ ಮಧ್ಯಂ ನಾಡೆ 
ಮನೋಜ್ಞಂ ಪೊಗಟಲಸಾಧ್ಯಂ (ಸುಕುಮಾ. ೫-೫೧). ೩. ಮಗಳು. 
"ಅರಸುಕುಮಾರಿ' ಪರಾ. ೪. ಸಣ್ಣ ಗೋರಂಟಗಿಡ: “ಸಹಾ, 
ಕುಮಾರೀ, ತರಣಿ-4 ಸಣ್ಣ ಗೋರಂಟಿ ಪೆಸರುಗಳು * (ಸಿದ್ಧಾಂತಿ. ೧೧೩). 
೫. ಒಂದು ಬಗೆಯ ಹೂವು; ಹೆಜ್ಜಾಜಿ: ಮರುಗ ಮಲ್ಲಿಗೆ ಜಾಜಿ 
ಸುರಹೊನ್ನೆ ಯತಿಮುಕ್ತ ಇರುವಂತಿ ಮೊಲ್ಲೆ ಕುಮಾರಿ ಸುರಗಿ ಸಂಪಿಗೆ 
ಮೊದಲಾದ ಪುಷ್ಪಗಳನು (ಜ್ಞಾನಚ. ೨೫-೭೮). ೬, ಒಂದು ಬಗೆಯ 
ಸಸ್ಯ; ಲೋಯಿಸರ: “ಲೋ ಯಿಸರಮದು ಕುಮಾರಿಯಕ್ಕು? 
(ಮಂಗರಾ. ೩೯-೨೯) ; ತ್ರಿದಿನಂ ಕುಮಾರಿಯಂ ಕಟ್ಟಿದೊಡಂ ಮೇಣ್‌ 
ಶಂಖಚೂರ್ಣಮಂ ಸದ್ಯ್ಮಃಕ್ಷಾರದೆ ನೀರೊಳ್‌ ಭಾವಿಸಿ ಪೂಸಿದೊಡಂ 
ಫುದಿಡೊಡನೆ ತೋರ್ಪ ನರವುಲಿ ಕಡುಗುಂ (ಲೋಕೋಪ. ೯-೧೩೧). 
೭. ದುರ್ಗೆಯ ಹೆಸರುಗಳಲ್ಲೊಂದು : (ಕಿ). 

ಶುಮಾರಿಯಬೇರ್‌, ಕುಮಾರಿಯಜೇರು ಲೋಯಿಸರದ 

ಬೇರು: ಸುಟ್ಟು ಕುಮಾರಿಯಬೇರಂ ಫಟ್ಟಸಿ ಹಲದದಟ 
ರಸಮನೊಬ್ಬಳದನಿತಂ ಕೊಟ್ಟು ಸಿತಹಸಿತಲವದೆ(ಲಿ) ಕಟ್ಟುಗೆ ಕೊರ 
ಲೊಳಗೆ ತುರಗದ ಜ್ವರ ಹರಣಂ (ಅಶ್ವಶಾ. ೧೩-೭); ಉರಿಧಗೆ ತಾಪಕ್ಕೆ- 
ಕುಮಾರಿಯ ಬೇರನ್ನು ಪುಟಿವನಿಕ್ಕಿ ರಸನ ಹಿಂಡಿಕೊಂಡು . , . ಪಾನವ 
ಮಾಡುವುದು (ವಿವೈವಿ. ೧೦೦). (ಸೆಂ. ಕುಮಾರೀ) 

ಕುಮಾರಿಕೆ (ನಾ). ೧.೬ ಕುಮಾರಿ ೧: *ಕನ್ನೆಕುಮಾರಿಕೆ ಕನ್ನಿಕೆ 
3 ಅಕ್ಕುಮವಳ್‌ ಸಂಪನ್ನ ಖುತುವಾಗದನ್ನಂ? (ವಸ್ತು ಕೋ. ೫೩-೧೦). 
೨. - ಕುಮಾರಿ ೨: ಆ ಸಮರಾತ್ರಿಯಲ್ಲಿ ಒಬ್ಬ ಹದಿನೈದು - ಹದಿ 
ನಾರು ವರ್ಷ ವಯಸ್ಸಿನ ಕುಮಾರಿಕೆಯು . . . ಓಡುತ್ತೋಡುತ್ತ 
ಸಾಗಿದ್ದಳು (ಅಂಬಿಕೆ. ೩). ೩. ಭಾರತವರ್ಷದ ಒಂಬತ್ತು ಖಂಡಗಳ 
ಲ್ಲೊಂದು; ಜಂಬೂದ್ವೀಪ. ೪. - ಕುಮಾರಿ ೬: ಕುಮಾರಿ 


ರ್ಗಿ೪ 


25 


80 


40 


ಗೆ£ಕೆ3ಯ ಕಳ್ಳಿಯ ಬೂದಿಯ(ಯೆ)ಕೆಗೆಳ್ಳೆ ರದೆಳಗಾಯ್ಗೆ ಪಥ್ಮಲನಣಕ್ಕೆ 45 


ತೊಳಂಚೆ ವಿಷಾಪಹಾರಕಂ (ಲೋಕೋಪ. ೮-೨೭). (ಸಂ. ಕುಮಾರಿಕಾ] 


ಕುಮುಟಿ 


ಕುಮಾರಿತಿ, ಕುಮಾರತಿ, ಕುಮಾರ್ತಿ, ಕೊಮಾರತಿ, 
ಕೊಮಾರತ್ತಿ (ನಾ). ೧. ಮದುವೆಯಾಗದ ಹುಡುಗಿ; ಕುಮಾರಿ: 
ಹಾಳು ಮೊಆಡಿಗಳಲ್ಲಿ . ... ಬಸುಜ ಬಾಣಂತಿ ಕುಮಾರಿತಿ 
[ಪಾಠಾಂ. ಕುಮಾರಿ] ಕೊಡಗೂಸೆಂಬವರೆ ಹಿಡಿದು ತಿಂಬ ತಿರಿದುಂಬ 
ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರಬೆಂತರ, . . ಕೇತಯ್ಯ 
ಗಳೆಂಬ ನೂಚುಮಡಕೆಗೆ ನಮ್ಮ ಕೂಡಲ ಸಂಗಮದೇವ ಶರಣೆಂಬು 
ದೊಂದು ದಡಿ ಸಾಲದೆ (ಬಸವ. ೫೫೭). ೨. ಮಗಳು; ಪುತ್ರಿ: 
ರಂಗಪನಾಯಕಯ್ಯನವರು ಕುಮಾರಿತಿಕೊಂ ಡಂಮನವರು 
(ಎಕ, ೫೪, ಅರಕ. ೧೦೬-೧೧೧; 1665). ೩, ಅರಸನ ಮಗಳು; 
ರಾಜಕುಮಾರಿ: ಮನಗೊಂಬ ವಸ್ತ್ರಭೂಸಣ ಮಾಲ್ಕಾನುಲೇಸನವ 
ತಂದರು ಕುಮಾರಿತಿಗೆ (ಮೋಹತ. ೨೩-೧೧). ಕುಮಾರತಿ: 
೨. ಯಮನ ದಾಡೆಯ ಕೀಳ್ವ ದೆಡಿಗ ದೈತ್ಮರ ಕಾಹು ಮಮ 
ಕುಮಾರತಿಯ ಗೋಪುರಕೆ (ಮೋಹತ. ೩೩-೧೭); ಕುಲಗೇಡಿಯಹ 
ಕುಮಾರತಿಯೆುದಿಪಳು (ಚಿಬಪು. ೫೮-೯). ಕುಮಾರ್ಶಿ : ೨. ಅಷ್ಟರಲ್ಲಿ 
ನೀನು ಕುಮಾರ್ತಿಯನ್ನು ಒಂದು ಸಾರಿ ನೋಡಿ ಬಂದು ಬಿಡಬಹುದಲ್ಲಾ? 
(ಸವತಿ. ೧೯೩). ಕೊಮಾರತಿ: ಚಿಕ್ಕದೇವರಾಜವಡೆಯ್ಕೆಯಿನವರ 
ಕೊಮಾರತಿ ಕೆಂಪದೇವಾಜಿ ಅಮ್ಮಂಣಿಯವರು (ಎಕ. 111, ತಿರುಮ. 
೧೮-೪ ; 1719); ತಮ್ಮ (ಎಳಂದೂರ ಹಿರಿರಾವು ರಾಜ ಒಡೆಯನ) 
ಕೊಮಾರತಿ ದೇವೀರಮ್ಮಣ್ಣಿ (ಸಕವೈ. ೪1, ಪ್ರಸ್ತಾವನೆ). ಕೊಮಾರೆತ್ತಿ: 
ವಿರುಪಂಣನಾಯಕರ ಕೊಮಾರತ್ತಿಯು ಯಾಕೇರಿಯ ಭತ್ತದ ಪೇಟ 
ಯಲ್ಲಿ ಕಟ್ಟಿಸಿದ (ಎಕ. ॥11, ತೀರ್ಥಹ. ೯೭-೧೦; 1615). 

[ಕುಮಾರ * -ಇತ್ತಿ (ಆ -ಇತ್ತಿ)] 

ಕುಮಾರೀಭೂಶಿರ (ನಾ). ಕನ್ಯಾಕುಮಾರಿ 

(ಮುಂಬಯಿ. ಕಿ. ೪-೧೧೫). 
[ಸೆಂ. ಕುಮಾರೀಭೂಶಿರಸ್‌ (ಕುಮಾರೀ * ಭೂಶಿರಸ್‌)) 

ಕುಮಾರ್ಗ (ನಾ). ೧. ಕೆಟ್ಟದಾರಿ, --ಮಾರ್ಗ. ೨. ಕೆಟ್ಟನಡತೆ; 
ದುಷ್ಟವರ್ತನೆ : "ಉತ್ತಮ ಮಾರ್ಗವಿರೆ ನೀನನುಸರಿಸಿಡೆ ಕುಮಾರ್ಗವಂ 
(ಬಸು. ೬೦-೩೯). ೩. [ಕಾವ್ಯಮಾ] ಕೆಟ್ಟ ಕಾಮ್ಯಶೈಲಿ; ದೋಷ 
ಯುಕ್ತವಾದ ಕಾವ್ಯರೀತಿ: ಸುಕಥಾಳಾಪಮನೋಕು ಪೇಟ್ಟುದು 
* * * ಬಿಸುಟು ಮಿಥ್ಯಾಮಾರ್ಗಮಂ , . . ಕುಮಾರ್ಗ ಕುತ್ಸಿತ 
ಕುಭಾಷ್ಕಾದಿ ದೋಷಂಗಳಂ (ಸುಕುಮಾ. ೧-೪೬). (ಸಂ. 

ಕುಮಾರ್ಗೆ (ನಾ). ಕೆಟ್ಟನಡತೆಯವಳು; ದುರ್ಮಾರ್ಗವನ್ನು 
ಅನುಸರಿಸುವವಳು : ಕುಟಳೆ ಕುಮಾರ್ಗೆ ಕುತ್ಸಿತೆ. .. ಎಂಬಟನುಟ 
ಕಾರ್ತೀಯರ್ಸ್ಸ್ವತಿಯರೆ (ಸೌಇಇ. ೫%, ೨೪೮-೪೧ ; 1128). 

[ಸಂ. ಕುಮಾರ್ಗಾ] 

ಕುಮಾರ್ಶಿ "ಕುಮಾರಿತಿ' ನೋ. 

ಕುಮಾರ್ತೆ, ಕುಮಾರತೆ (ನಾ). ೧. ಮದುವೆಯಾಗದ ಹುಡುಗಿ; 
ಕುಮಾರಿತಿ. ೨. ಮಗಳು. ಕುಮಾರತೆ : (9). 

| [ಆ ಕುಮಾರಿತೆ] 

ಕುಮುಂಜಾನ (ನಾ). ಒಂದು ಧೂಪದ್ರಮ್ಯ; ಧೂಪದಾನಿ; 
ಧೂಪಾರತಿ (?): ಕಸ್ತೂರಿ ಕಣಂಜು ೧ ತಟ್ಟು ಪುನುಗು ಕಣಂಜು ೧ 
ಪಂನೀರು ಚೆಂಬು ಹಲ ೧ ಶಿರುಮಲೆ ಜೋಡು ೪ ಧೂಪಕೆ ಕುಮುಂಜಾನ 


() 


ಭೂಶಿರ: 


(ಸೌಇಇ, 120-11, ೪೮೯-೨೩೯; 1515). 
ಕುಮುಕಿ "ಕುಮಕ್ಕಿ' ನೋ. 
ಕುಮುಕು "ಕುಮಕು' ನೋ. 
ಕುಮುಟಿ "ಕುಂಪಟ' ನೋ, 


ಕುಮುಟು, 


ಕುಮುಟ್ಟು, (ಕ್ರಿ). ೧. (ನಿದ್ದೆಯಲ್ಲಿ) ಬೆಚ್ಚಿ ಬೀಳು; ಹೆದರಿಕೆಯಿಂದ 
ನಡುಗು: ಕುಮುಟ ಕಣ್ಣೆರೆಯ ಕಂಡೆ ನಿನ್ನಂ ಧ್ಯಾನಮಗ್ನೈಯಂ 
(ಶ್ರೀರಾಮಾ. ೪೯೭-೩೦೨); ನಿದ್ದೆ ಯೊಳೇತಕೊ ಮಗು ಕುಮುಟುತ್ತಿದೆ 
ದುಃಸ್ವಪ್ನಕೆ ಹುಬ್ಬನು ಸೆಡೆಯುತ್ತಿದೆ (ಕೋಗಿಲೆ. ೫೮). ೨. “ಜಿಗಿ, ನೆಗೆ” 
(ರಮಾಕಾಂ. ೧೭೨). ೩. ಬಸವಳಿ; ವಶತಪ್ಪು; ಶಕ್ತಿಗುಂದು. 

ಕುಮುಟಬೀಳು -೧. ಬೆಚ್ಚಿಬೀಳು; ಹೆದರು: ಪಾಸಕೃತ್ಯದ 
ಸುದ್ದಿಕೇಳಿ ಮೈಲಿಗೆಗೊಂಡವನಂತೆ ಕುಮುಓಬಿದ್ದು ಹೇಳಿದ (ಮರಳಿ. ೭೪); 
ಒಮ್ಮೆಗೆ ಕುಮುಟಬಿದ್ದರು ವಾಮನರಾಯರು (ಮರಳಿ. ೧೨೭); 
ಗಡಗಡನೆ ನಡುಗುತ್ತ, ಮೈ ಬೆವರಿ, ಕುಮುಟ ಬಿದ್ದು, ಚಿನ್ನಮ್ಮ ತಟಕ್ಕನೆ 
ಕಣ್ಣು ತೆರೆಯುವುದಕ್ಕೂ (ಮಲೆಮ. ೯೮). ೨. ಕಸುವುಗುಂದು ; 
ಕೆಳಗೆ ಬೀಳು; ಕುಸಿದು ಬೀಳು; ವಶ ತಪ್ಪಿ ಕೆಳಗೆ ಬೀಳು : ಅವರು 
ಬೆನ್ನಿಗೊಂದು ಇಳಿಸಿಯೇ ಬಿಟ್ಟರು, ಹೂವಯ್ಯನು ಆಯ್ಯೋ ಎಂದು 
ಕುಮುಟ ಬಿದ್ದನು (ಕಾನೂರು. ೧೨೭). 
[ದೇ. ॥ ತಮಿ. ಕುಮ್ಮಟ್ಟಿ ಎ ನೆಗೆಯುವುದು] 

ಕುಮುಟ್ಕು "ಕಮಟು? ನೋ. 

ಕುಮುದ, (ನಾ). ೧. ಜನರ ಸಂತೋಷ; ಪ್ರಜಾಹರ್ಷ: 
ಉತ್ತಮ ಜೀವನಕ್ಕೆ ಕುಮುದಕ್ಕೆ ಗಭೀರಗುಣಕ್ಕೆ ಸತ್ವವೃತ್ತಿಗತಿ 
x x x ನ್ನತೆಗೆ ತಂನವೊಲಾಶ್ರಯಮಾಗಿ ಪೆರ್ಮೆಯಂ ಪೆತ್ತುದೆನಿಪ್ಪು 
ದೊಂದು ಕೆಜಕಯಂ ನೆಆಕಿಕಟ್ಟಿಸಿ (ಎಕ. ೪, ಬೇಲೂರು. ೧೭೧-೯೦ ; 
1160) ; ಕಮಲಾಕರನೆಯ್ದ ರೊಡಂಕಮಲಾಕರನೆಯ್ದಲಾಗಿ ಕುಮುದಂ 
ಕುಮುದಂ (ಹಮ್ಮಾರ. ೩-೧೮). ೨. ಸಂತೋಷವಿಲ್ಲದಿರುವುದು; 
ಅಸಂತೋಷ: ಕುಮುದದಿಂ ಪ್ರತಿಕೂಲದಿಂ ವಿಜಾಶಿಗಳ 
ಸಂಗಮದಿಂದ ಜಡಜೀವನೋಪಾಯದಿಂ ಭಂಗಸಮಿತಿಯಿಂದಿರ್ಪ 
ತಾವರೆಗೊಳಂ ಪತಿಯಹರ್ಸ್ಸಾನುಕೂಲೆಯ ಸತ್ಛುಲರಮೆಯ | 
ನಾಭಿಸರಸಿಯೊಂದಮಲತ್ವಕೆಣೆಯಲ್ಲವೆಂದೆಸೆದಳಾ ಚೆಲ್ವ ಪೆಣ್ಣು ಭೂಭುಜನ 
ಕಣ್ಣು (ಭಾವಚಿಂ. ೩-೪೫). 

[ಆ ಸಂ. ಕುಮುದ್‌, ಕುಮುದಾ] 

ಕುಮುದ, (ನಾ). ೧. ಬಿಳಿಯ ನೈದಿಲೆ: “ಕೈರವಂ, ಕುಮುಡಂ- ಈ 
೨ ಬಿಳಿಯ ನೆಯ್ದಿಲ್‌ (ಹಲಾಯು. ೧೧೨-೫೯), ತಳಿರಂ ಪೂರ್ಣ 
ತಟಾಕಮಂ ಕುಮುದಮಂದೇನರ್ಕಳಂ ತುಂಬಿಯಂ ತಿಳಿಯಲ್‌ ಸ್ವಪ್ನದಿ 
ಲೇಸೆಲೈ (ಸೋಮೇಶ. ೬೯): ೨, ಕಪ್ಪುನೈದಿಲೆ; ನೀಲೋತ್ಸಲ: 
*ಕೈರವಂ ಕುಮುದಮೆನೆ ಬಿಳಿಯ ನೈದಿಲದು ಕಲ್ಲಾರಂ ಸಂಗಂಧಿಕಂ 
ಕರ್ನೈದಿಲೆನಿಸಿಕ್ಳು ಕಪ್ರೇರಿರ್ದ ಕೈದಿಲೆಗೆ ನೀರೋತ್ಪಲಂ ಕುಮುದ 
ಮೆಂಬಾಭಿಧಾನಮಕ್ಕೂಂ  (ಮಂಗರಾ. ೧೨೪-೧೭). ೩. ಕೆಂಪುತಾವರೆ; 
ಕೆಂದಾವರೆ. ೪. ಕರ್ಪೂರ. ೫. ಕಪಿಲವರ್ಣ; ಕಂದುಬಣ್ಣ. 
೬, ಸೂರ್ಯ ; ನೇಸರು. ೬. ನೀರು; ಜಲ. ಲೆ, ಸಿಂಹ; ಕೇಸರಿ. 
೯. ಕಣ್ಣು; ನಯನ. ೧೦. ಕೊಳ; ಸರಸ್ಸು. ೧೧. ಧನ; ಹಣ. 
೧೨. ಕಠಿನತೆ ; ನಿಷ್ಮುರತೆ; ಕ್ರೌರ್ಯ; ಕಠೋರೆ: ಕುಮುದಸಖವರೆ 
ಕಲಾಭರಣ ಪಾವನಚರಣ ಕುಮುದ ಖಳವನಮಹಾದಾವ ದೇವರದೇವ 
(ಜೆಬಪು. ೪-೧). ೧೩.ದಿಗ್ಗಜಗಳಲ್ಲಿ ಒಂದು: ಐರಾವತಃ, ಪುಂಡರೀಕಃ, 
ಕುಮುದಃ, ವಾಮನಃ, ಪುಪ್ಪದಂತಃ, ಸಾರ್ವಭೌಮಃ, ಸುಪ್ರತೀಕಃ - ಈ 
`೮ ಮೂಡಣಿಂ ಕ್ರಮದಿನಿರ್ದ ಜಿಸೆಯಾನೆಗಳ್‌ ೫ (ಹಲಾಯು. ೧೮-೧೦೪); 
'ಬೆದಜಿದುದಭ್ರ, ಮೂರೆಮಣನೊಟ್ಟಿ ಜಿಗೆಟ್ಟುದು ಪುಂಡರೀಕಮಲ್ಹುದು 
'ಸುಮುದಂ ತಡುಗೆಡೆದುದಂಜನಂ:. . ಇರದಾಲಿಸಿ ತೆತ್ಪಟಹ ಪ್ರಾಣಾ 
ಧಮಂ (ಪುಸ್ಪಪು. ೫-೮). ೧೪. ತಿಂಗಳು; ಚಂದ್ರ : ಕುಮುದಾರ್ಕವಸ್ನಿ 
ತ್ರಿಜೇತ್ರ ಸನ್ನುತ ಗಾತ್ರ ಸುಪವಿಶ್ರ : ಸಚ್ಚರಿತ್ರ (ಚೆಬಪು. ೪-೧). 


೧೯೪೫ 


25 


50 


85 


40 


45 


ಕುಮುದಪ್ರಿಯಾತಸೆ 


೧೫, ದೇವಸ್ಥಾನದ ಜಗತಿಯ ಮೇಲಿನ ಕುಮುದಾಕೃತಿಯ 
ರಚನೆ, ಶಿಲ್ಪ. ೧, ೧೫: ಇದು ಪದ್ಮಾವಸಥಂ ದಿವಾಕರನ 
ವೋಲ್‌ ... ಸತ್ಯುಮುದಂ ಸರೋವರದವೋಲ್‌ ಫಘಂಟಾನ್ವಿತಂ 
ದಿಗ್ಗಜೇಂದ್ರದವೋಲ್‌ ತಾನೆನಿಸನ್ನೆಗಂ ಹರಿಹರ ಶ್ರೀಗೇಹಮಂ 
ಮಾಡಿದಂ (ಎಕ. ೩1, ದಾವಣ. ೨೫-೭೫ ; 1224); "ಕಟ್ಟಡದ ಭಾಗ” 
(ಶಾಪಮಂ. ಟಿಪ್ಪಣಿ). ೧೬. ಒಂದು ಜಾತಿಯ ಮರ: *ಅನುಪ್ಪ - 
ಕುಮುದ? (ಓಷಧಿ. ೪). ೧೭. ಸುಗ್ರೀವನ ಕಹಿಸೈನ್ಯದಲ್ಲಿದ್ದ 
ಒಬ್ಬ ವಾನರ: ನಳ ನೀಲ ಕುಮುದ ಶತಬಲಿಗವಯರೆಂಬ ಕಪಿಗಳ 
ಪಡೆಯನೆಲ್ಲಮಂ (ಜೈಮಿಭಾ. ೨೧-೯). ೧೮. ಒಂದು ಅಕ್ಷರವೃತ್ತದ 
ಹೆಸರು: ಅನಿಲದ್ವಿತಯಂ ಫನಮೆಲ್ಲಿಯುಮೆಂಬಿನಮೊಂದಿಕೆ ಕೇಳ್‌ 
ವನಿತೇ ಕುಮುದಂ (ಛಂದೋಂಬು. ೨-೨೯); ಸಯುಗಂ ಕುಮುದಂ 
ಚಸಲಾಂಬಕಿಯಿಂತಪರಾಧಮನಾಗಿಪನಲ್ಲನ ಮೊಟ್ಸ್‌ಪದಂ ನುಡಿದಳ್‌ 
(ಕೈ ಏಡಿ. ೭೯). ೧೯. ಹದಿನಾಲ್ಕು ಕುಲಾಚಲಗಳಲ್ಲೊಂದು : 
ಸುಗಂಧಶಿಖಿ... ಕುಮುದ. *» * ಪಾರಿಜಾತವೆಂಬ ಹದಿನಾಲ್ಕು ಕುಲಾ 
ಚಲಂಗಳೇ ಪೂರ್ವೋಕ್ತ ವಿಪುಳ ಕೀಲಕ ಪರ್ವತಕ್ಕೆ ಪಶ್ಚಿಮದಿಕಿ 
ನಲ್ಲಿಹವು (ವಿವೇಕ. ೨೧೫). ೨೦. [ಜೈನ] ಜಿನನಿಗೆ ಆವಾಸವಾದ 
ರುಚಕವೆಂಬ ಪರ್ವತದ ಪಶ್ಚಿಮ ಭಾಗದ ಎಂಟು ಶಿಖರಗಳ 
ಲ್ಲೊಂದು: ತೆನ್ಮಹೀಧರ ವರುಣಾಶಾ ವಿಶೇಷಕಮಾಗಿರ್ದ ಲೋಹಿತಾಕ್ಷ 
»* ಕುಮುದ ... ಸರ್ವತೋಭದ್ರಂಗಳೆಂಬ ದ್ವಿಗುಣ ಚತುಃಕೂಟಂ 
ಗೆಳೊಳಂ (ಆದಿಪು. ೭-೩ ವ). ೨೧. [ಜೈನ] ಕಾಲಪ್ರಮಾಣದ ಒಂದು 
ಗಣನೆ, —ಕೆಕ್ಕ: ಹದಿನೈದು ದಿನಗಳಿಂದ ಒಂದು ಪಕ್ಷವು ಎರಡು 
ಪಕ್ಷಗಳಿಂದ ಒಂದು ಮಾಸವು; . . ಇದೇ ರೀತಿ ಎಂಬತ್ತುನಾಲ್ಕು 
ಮತ್ತು ಎಂಬತ್ತು ನಾಲ್ಕು ಲಕ್ಷ ಗುಣಿತ ಕ್ರಮದಿಂದ ಕುಮುದಾಂಗ ಮತ್ತು 
ಕುಮುದ, ಪದ್ಮಾಂಗ ಮತ್ತು ಪದ್ಮ, . .ಎಂಬಿವು ಕ್ರಮದಿಂದ ಆಗುತ್ತವೆ 
(ಜೈನಪ. ೩೦೬) ; *ಶಶಿಯೊಳಾಶಾಗಜದಬೊಳು ಭೂಮಿರುಹಜೊಳು ಕನಿಲ 
ದೊಳು , . . ಕುಮುದ ನಾಮಮಕ್ಕು? (ಮಂಗರಾ. ೧೪೮-೪೨). [ಸೆಂ.] 
ಕುಮುದಕರೆ (ನಾ). ೧.ನೈದಿಲೆಗಳನ್ನು ಅರಳಿಸತಕ್ಕವನು; ಚಂದ್ರ. 
೨. ಲೋಕಕ್ಕೆ ಸಂತೋಷವನ್ನುಂಟುಮಾಡುವವನು ; ರಾಜ. 
೧,೨: ಉದಯಾರೂಢಂಕಾಂತ್ಕಾಸ್ಪದನನುರಕ್ತಾತ್ಮಮಂಡಲಂಕುಮುದ 
ಕರಂ ಮೃದುತರ ಕರಂಗಳಿಂದತಿಮುದನುಂ ಲೋಕಕ್ಕೆ ಪಡೆಗುಮಿಂಂತೀ 
ರಾಜಂ (ಕವಿರಾ.೩-೧೦೯). [ಸಂ.(ಕುಮುದ* ಕರ; ಕು 4 ಮುದಕರ?)] 
ಕುಮುದಗಡ್ಡೆ, ಕುಮುದಗೆಡ್ಡೆ (ನಾ). ಒಂದು ಜಾತಿಯ ಸುಗಂಧ 
ಸಸ್ಯ ; ಭೂಚಂಪಕ: (ಕ). ಕುಮುದಗೆಡ್ಲೆ : (ಮೈಔಗಿ, ೪೮-೯೬೩). 
[ಕುಮುದ್ಯ * ಗಡ್ಡೆ) 
ಕುಮುದಗೆಡ್ಡೆ "ಕುಮುದಗಡ್ಡೆ' ನೋ. 
ಕುಮುದನಾಥ (ನಾ). ಬಿಳಿಯ ನೈದಿಲೆಗಳ ಒಡೆಯ, --ಚಂದ್ರ: 
ಕುಮುದನಾಥನು ಬಂದ ನೇತ್ರಾನಂದನು ಬಂದ ಚಾರುಸುಧಾಕರ ಬಂದ 
(ಇಂಚಾಪ. ೧೧೪-೫೮). [ಕುಮುದ್ಯ + ನಾಥ] 
ಕುಮುದಪತ್ರಾಭ (ಗು). ಬಿಳಿಯ ನೈದಿಲೆ ಹೂವಿನ ದಳಕ್ಕೆ ಸದೃಶ 
ವಾದ: (8). . [ಸಂ.7 
ಕುಮುದಪ್ರಿಯ(ನಾ). ಕುಮುದಗಳಿಗೆ ಪ್ರಿಯನಾದವನು; ಚಂದ್ರ: 
“ಸುಧಾಸೂತೀ, ಕೌಮುದೀ ಕುಮುದೆಪ್ರಿಯಃ? (ಧನಂನಿ. ೧-೪೭). 
[ಕುಮುದ್ಧ * ಪ್ರಿಯ] 
ಕುಮುದಪ್ರಿಯಾತಪ (ನಾ). ಚಂದ್ರನ ಪ್ರಕಾಶ; ಬೆಳದಿಂಗಳು; 
ಕುಮುದಪ್ರಿಯಾತಪಂ ನಾವ್ಯಮಂಜಳಿಗ್ರಾಹ್ಮ ಮೆನೆಯುಮಿಸ್ವ್ಯವಿಂವಕ್ಕೂಂ 


(ಕಾವ್ಯಾವ. ೮೫೩). [ಕುಮುದಪ್ರಿಯ + ಆತಪ) 


ಕುಮುದಬಂಧು 


ಕುಮುದಬಂಧು (ನಾ). ಕುಮುದಗಳ ಬಂಧು; ಚಂದ್ರ : “ಇಂದು 


ಜೈನಾತೃಕಂ * «« ಕುಮುದಬಂಧು ... ದ್ವಿಜರಾಜನೆನೆ ಸುಧಾಂಶು 
ವೆನಿಕ್ಕು” (ಮಂ ಗರಾ. ೧೧-೪). 
[ಕುವಬದ 4 ಬಂಧು) 


ಕುಮುದಜಾಂಧವ (ನಾ). ಐಕುಮುದಬಂಧು: “ಓಮಾ ಂಶುಃ, 
ಚಂದ್ರಮಾಃ, ಇಂದು, ಕುಮುದಬಾಂಧವಃ ... ಕ್ಷಪಾಕರಃ- ೨೦ 
ಚಂದ್ರನ ಹೆಸರುಗಳು” (ಸಿದ್ಧಾಂತಿ. ೨೯). 
[ಕುಮುದ + ಬಾಂಧವ] 
ಕುಮುದವಟ್ಟಿಗೆ (ನಾ). ನೈದಿಲೆಯ ಆಕಾರದಲ್ಲಿ ರಚಿಸಿದ ಒಂದು 
ಬಗೆಯ ಶಿಲ್ಪ, ಕೆತ್ತನೆಯ ಕೆಲಸ (7): ಮಾಣಿಕ ಮಣಿಗಂಭ 
ಕುಲಿಶದ ಕುಮುದವಟ್ಟಿಗೆ ಪಸುರ್ಗಲ್ಲ ಮೇಲ್ನೈಲೆಯ ಮುಚ್ಚಳ 
(ಶ್ರೀಪಾಲ. ೬-೫೧). [ಕುಮುದ + ಪಟ್ಟಿಗೆ?] 
ಕುಮುದವನ (ನಾ). ನೈದಿಲೆಗಳ ಗುಂಪು, ಸಮೂಹ: 
ವಿನಿಮಾಳಿತ ಕುಮುಂದವನಂ ಜನಿತೋನ್ಮೀಲಾರವಿಂದವನಂ ಲಕ್ಷ್ಮೀಶಂ 
ದಿನಕರನುದಯಂಗೆಯ್ದಂ (ಕವಿರಾ. ೨-೭೨). 
[ಕುಮುದ್ಯ * ವನ] 
ಕುಮುದದ್ರಾತ (ನಾ). ೧. ನೈದಿಲೆಗಳ ಸಮೂಹೆ. ೨. ಭೂಮಿಯ 
(ಜನರ) ಸಂತೋಷದ ಆಧಿಕ್ಯ. ೧, ೨: ರಿಪು ಭೂಪಾಳ ತಮಾಘ 
ನೋಡೆ ಕುಮುದಬ್ರಾತೆಂ ಕರೆಂ ಪೆರ್ಚೆ ತದ್ರಿಪುಕಾಂತಾ ಮುಖಪಂಕಜಂ 
ಕೊರಗೆ . .. ನೃಪನೇ ಸೋಮನೆನಲ್ಕೆ ಬಿಜ್ಜಳಮಹೀಪಾಲಾಬ್ಕಿ ಯೊಳ್‌ 
ಫುಟ್ಟಿದಂ (ಎಕ. ೪11, ಶಿಕಾರಿ. ೯೨-೧೩ ; 1168). 
[ಸಂ. (ಕುಮುದ + ಪ್ರಾತ; ಕು ಮುದವ್ರಾತ)] 
ಕುಮುದವೈರಿ (ನಾ). ನೈದಿಲೆಯ ಶತ್ರು; ಸೂರ್ಯ: (ಕ). 
[ಕುಮುದ್ಯ* ವೈರಿ] 
ಕುಮುದಶೋಭಿ (ಗು). ೧. ನೈದಿಲೆಯ ಹೂಗಳಿಂದ ಶೋಭಿತ 
ವಾದ. ೨. ಕುಮುದವೆಂಬ ದಿಗ್ಗಜದಿಂದ ಅಲಂಕೃತವಾದ. 
೩. ಕುಮುದನೆಂಬ ಕಹಿ ಮುಖ್ಯನಿಂದ ಶೋಭಿಸುವ. ೧;೨, ೩: 
ನಿರುತಂ ಕುಮುದ ಶೋಭಿ ನೈಯತ್ಯದಂತೆ ವಾನರಸೈನ್ಯ ದಂತೆ ೫ 
ಶತ್ಸರಂ ಕಂಗೊಳಿಸಿತು (ಜೈಮಿಭಾ. ೧೫-೧೧). 
[೮ ಸಂ. ಕುಮುದಶೋಭಿಸ್‌] 
ಕುಮುದಸಖ (ನಾ). ನೈದಿಲೆಯ ಸ್ನೇಹಿತ; ಚಂದ್ರ: ಸೋಮ 
ಶೇಖರ ಘಸ್ಮರಾಭರಣ ... ಕುಮುದಸಖ ಗೋಪಧೂಮ ಧ್ವಜಾಕ್ಷ 
ದುರಿತವ ಪಜಠಿದು ಪಾಲಿಪುದು (ಪ್ರೌಢರಾ. ೧-೧). 
” (ಕುಮುದ್ಯ * ಸಖ) 
ಕುಮುದಾಂಗ (ನಾ). [ಜೈನ] ಒಂದು ಕಾಲಗಣನೆ : ಎರಡು ದಶಕ 
ಗಳಿಂದ ಒಂದು ಮಾಸವು... ಇದೇ ರೀತಿ ಎಂಬತ್ತುನಾಲ್ಕೂ ಮತ್ತು 
ಲಕ್ಷ ಗುಣಿತ ಕ್ರಮದಿಂದ ಕುಮುದಾಂಗ ಮತ್ತು ಕುವಖದ, ಪದ್ಮಾಂಗ 
ಮತ್ತು ಪದ್ಮ... ಎಂಬಿವು ಕ್ರಮದಿಂದ ಆಗುತ್ತವೆ (ಜೈನಪ. ೩೦೬). 
[ಕುಮುದ್ಧ + ಅಂಗ್ಯ] 
ಕುಮುದಾಕರ (ನಾ). ೧. ನೈದಿಲೆಗಳ ಸಮೂಹ: ದಿವಸ 
ಕರ (ಸಂತಾಪಕ್ಲಾಂತಮಪ್ಪ)] ಕುಮುದಾಕರಕುನ್ಮುಖತೆಯೆ ದೊರೆ 
ಕೊಳ್ಳುಂ (ಕಾದಂಉ. ೩೭೧) ; ಸಲ್ಲಲಿತ ಮೃದುಮೃಣಾಳದೆಂಡಂಗಳೆನಿಪ 
ಕಮಲಸಂಡಂಗಳುಂ ವಿರಹಿಜನ ಭೀಕರಂಗಳೆನಿಸುವ ಕುಮುದಾಕರಂ 
ಗಳುಂ (ಪುಷ್ಪಪು. ೯-೨೨ ವ). ೨. ನೈದಿಲೆಗಳ ಅಥವಾ ಕಮಲಗಳ 
ಉತ್ಪತ್ತಿಸ್ಥಾನ. ೩. ಕುಮುದಗಳು ತುಂಬಿರುವ ಸರೋವರ, 
ಕೊಳ. [ಕುಮುದ್ಯ * ಆಕರ] | 


೧೯೪೬ 


25 


45 


ಕುಮುದಿನೀಶ್ವರ 


ಕುಮುದಾಕ್ಷ (ನಾ). ನೈದಿಲೆಯಂತೆ ಕಣ್ಣುಳ್ಳವನು; ವಿಷ್ಣು: 
ಮೋಕ್ಷದಾಯಕ್‌ ಕುಟಲದಾನವಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ , .. 
ರಕ್ಷಿಸು ನಮ್ಮನನವರತ (ಹರಿಸಾ. ೪). [ಕುಮುದ ಅಕ್ಷ] 
ಕುಮುದಾಕ್ಷಿ(ನಾ). ನೈದಿಲೆಯಂತೆ ಕಣ್ಣುಳ್ಳವಳು; ಕಮಲಾಕ್ಷಿ: 
ಕೈರವದ ಸಬಳಮನೊಪ್ಪವಿಡಿವ'ಕುಮುದಾಕ್ಷಿಯರಿಂ (ಗಿರಿಕ. ೭-೧೧ ವ). 
[ಸಂ. ಕುಮುದಾಕ್ಷೀ (ಕುಮುದ + ಅಕ್ಷಿ*-)) 
ಕುಮುದಾನಂದನ (ನಾ). ನೈದಿಲೆಗಳಿಗೆ ಆನಂದವನ್ನುಂಟು 
ಮಾಡುವವನು; ಚಂದ್ರ: ಕುಮುದದಳಚ್ಛವಿ ಕುಮುದಾನಂದನನ 
ಪರಾಜಿತಂ ಪ್ರಸನ್ನಂ ಶಿಶುರಾಜಂ ದಲೆನೆ ಸಂದುಪರಿಪೂರ್ಣೇಂದು ವಿಲಾಸ 
ದಿನದೇಂ ಪೊದಳ್ಲೊದನಿದನೋ (ಶಾಂತಿಪು. ೨-೨). 
[ಕುಮಂದ್ಯ 4 ಆನಂದನ] 
ಕುಮುದಾಪ್ತ (ನಾ). - ಕುಮುದ ಬಂಧು: ಎನ್ನಂ ಪಡೆದಂಬುಜಮಂ . 
ಮುನ್ನೆಂ ಮುಗಿಯಿಪ ಮೃಗಾಂಕನಂ ಜಯಿಸೆಂದಾ ಕನ್ನೆಯ ಮೊಗಕ್ಕೆ 
ಕಡು ಚೆಲ್ಟಂ : ನಳಿನಜನೀಯೆ ಕುಂದುಗುಂ ಕುಮುದಾಪ್ತೆಂ 
(ರಾಜಶೇ. ೭-೪೮), [ಕುಮುದ್ಯ + ಅಪ್ತ) 
ಕುಮುದಾಭೋಗೆ' (ನಾ). ನೈದಿಲೆಗಳ ವಿಸ್ತಾರ, --ಅರಳುವಿಕೆ : 
ಜನ ಚಿತ್ತಾಹ್ಲಾದಪಾದಂ ಸಕಲಧರಣಿಭೃನ್ಮಸ್ತಕನ್ಮಸ್ತಮಾಗಿರ್ಪಿನ 
ಮುಚ್ಚಂಡ ಪ್ರತಾಪೋದಯ ಮರಿ ಕುಮುದಾಛೋಗ ವಿಭ್ವಂಸಿಯಾಗಿ 
ರ್ನಿನಮುದ್ಯನ್ಮಂಡಲಾಗ್ರಂ .., ಬೆಳೆಗುಗೆ ಜಗಮಂ ಗೋಪಮಾರ್ತಂಡ 
ದೇವಂ (ಜಗವಿ. ೧-೪). [ಕುವುದ್ಧು + ಆಭೋಗ] 
ಕುಮುದಾರಿ (ನಾ). ೧. ನೈದಿಲೆಯ ಶತ್ರು; ಸೂರ್ಯ: (8), 
೨. [ಛಂದ] ಮಧ್ಯ ಗುರುವುಳ್ಳ ಅಕ್ಷರಗಣದ ಹೆಸರು; ರವಿಗಣ; 
ಜಗಣ (ಲ-ಲ) : ಪಾವಕಾಮರಗೆಹಣಾನಲಂ ಲಗಂ ದಿವಿಜ ಚಂದ್ರ 
ಕುಮುದಾರಿಪಾವಕೆಂ ಭಾವಿಸುತ್ತುಮಿರೆ ಕೋಮಲಾಂಗಿ ಕೇಳ್‌ ದಿವಿಜ 
ಕಲ್ಪಲತೆಯಾಯ್ತು ನಾಮದಿಂ (ಛಂದೋಂಬು. ೩-೭). 
[ಕುಮಂದ್ಯ * ಆರ್ಮಿ] 
ಕುಮಂದಿಕೆ (ನಾ). ೧. ಒಂದು ಜಾತಿಯ ಗಿಡ; ಕಿರಿಯ ಶಿವನಿ 
ಮರ. ೨. ಸುವಾಸನೆಯ ಬೀಜಗಳಿಂದ ಕೂಡಿದ ಒಂದು 
ಜಾತಿಯ ಸಣ್ಣಗಿಡ : (8). (ಸಂ. ಕುಮುದಿಕಾ] 
ಕುಮುದಿನಿ (ನಾ). ೧. ಹೂಗಳಿಂದ ತುಂಬಿದ ನೈದಿಲೆಬಳ್ಳಿ ; ನೈದಿ 
ಲೆಯ ಬಳ್ಳಿ : “ಕಮಳಿನಿ ಬಿಸಜನಿ ಕುಮುದಿನಿ ಕುವಮಂ(ದ್ವ ತಿಯದುಂ)” 
(ವಸ್ತು ಕೋ. ೨೫-೨೩) ; ತಾರಾವಳಿಯಲರ್ಚಲಾರ್ಕುಮೆ ಭಾವಿಸೆ ಹಿಮ 
ಕಿರಣನಂತೆವೊಲ್‌ ಕುಮುದಿನಿಯಂ (ಪುಷ್ಪಪು. ೩-೭೪). ೨. ಕುಮುದ 
ಗಳ ಸಮೂಹ; ನೈದಿರೆಹೂಗಳ ರಾಶಿ. ೩. ಕುಮುದಗಳಿಂದ 
ತುಂಬಿದ ಪ್ರದೇಶ: (ಕಿ). - [ಸಂ. ಕುಮುದಿನೀ] 
ಕುಮುದಿನೀಕಾಂತ (ನಾ). ಜ ಕುಮುದ ಬಂಧು. 
(ಸಂ. (ಕುಮುದಿನೀ + ಕಾಂತ)) 
ಕುಮುದಿನೀಪತಿ (ನಾ). - ಕುಮುದ ಬಂಧು: ಪರಿಮಳದ ಪಾವುಡ 
ದಿನಳಿಗಳ ಕರೆಸಿದವು ತಾವರೆಗಳೆನೆ ಕಾತರಲತಾಂಗಿಯ ಸುಯ್ಲು ತಾಗಿತು 
ಕುಮುದಿಫೀಪತಿಗೆ (ಕುವ್ಯಾವಿ. ೨-೫೬). [ಸೆಂ. (ಕುಮುದಿನೀ + ಪತಿ)]- 
ಕುಮುದಿನೀಬಾಂಧವ (ನಾ). - ಕುಮುದ ಬಂಧು: ನಿಖಿಲಲೋಕ 
ನಿದ್ರಾವಂಗಲ ಕಲಶದಂತೆ. ಕುಮುದಿನೀಬಾಂಧವಂ ಗಗನಾಂಗಣ 
ದೊಳೆಸೆಯೆ (ಕಾದಂಪೂ. ೯೮೪). [ಸೆಂ. (ಕುಮುದಿನೀ + ಬಾಂಧವ)] 
ಕುಮುದಿನೀಶ್ವರ (ನಾ). ಕುಮುದಿನಿಗೆ ಒಡೆಯನಾದವನು, 
—ಚೆಂದ್ರ: ಕಮಲಿನಿಗೆ ಕಮಲಬಂಧುಗೆ ಕುಮುದಿನಿಗಾ ಕುಮುದಿ 
ನೀಶ್ವರಂಗೆ (ಕಾದಂಉ. ೧೭೫). [ಸಂ. (ಕುಮುದಿನೀ + ಈಶ್ವರ)) 


ಕುಮುದ್ವತಿ 


ಕುಮುದ್ವತಿ (ನಾ). ೧. ಕುಮುದಗಳಿಂದ ಕೂಡಿದಸ್ಥಳ; ಸರೋವರ. 
" ಕುಮುದ್ವತೀಕುಳ' ಪರಾ. ೨. ನೈದಿಲೆಹೂಗಳ ಸಮೂಹ, 
ರಾಶಿ: (6). ೩. ಮಯೂರಥ್ವಜನೆಂಬ ರಾಜನ ಹೆಂಡತಿ: 
ಶಿಖಿಧ್ವಜನ ಸತಿ ಕುಮುದ್ವತಿ ನುಡಿದಳತಿವಿನಯದಿಂದೆ ಪತಿಗೆ( ಜೈ ವಿಭಾ. 
೨೬-೫೫). ೪. ರಾಮನ ಮಗನಾದ ಕುಶನ ಹೆಂಡತಿ. ೫. ಕಕುದ್ಲಿರಿ 
ಪರ್ವತದ ತಪ್ಪಲು ಭೂಮಿ, ಕಿಬ್ಬಿ: ಕುಮುಡ್ವತಿ, ಗಂಧವತಿ, 
ಭೋಗವತಿ, ಅಭಯವಶಿ ಎಂಬ ಹೆಸರುಳ್ಳ ತಪ್ಪಲುಗಳು ನಾಲ್ಕು ದಿಕ್ಕು 
ಗಳಲ್ಲಿಯೂ ದೇವಯಸಹಿಗಳಿಂದ ಸೇವಿತಮಾಗಿರುವುವು (ಕಕುಮಾ, 
೨೪೪-೬). ೬. ಒಂದು ನದಿಯ ಹೆಸರು: (8). [ಸಂ. ಕುಮುದ್ವತೀ] 

ಕುಮುದ್ವತೀಕುಳೆ (ನಾ). ನೈದಿಲೆಗಳು ತುಂಬಿದ ಕೊಳಗಳ 
ಸಮೂಹ: ಬಳಸಿದ ನನ್ಹನಾವಳಿಗಳಿಂ ... ಕೆಮಳಾಕರೆದಿಂ ಕುಮು 
ದ್ವತೀಕುಳದಿನದೇಂ ಮನಂಗೊಳಿಪುದೊ ಸತತಂ ಬನವಾಸಿಮಂಡಳೆಂ 
(ಎಕ. ೪111, ಸೊರಬ. ೩೪೫-೫; 1150), [ಸಂ. ಕುಮುದ್ವತೀಕುಲ) 

ಕುಮುಲಿಕೆ (ನಾ). ಜ್ವಾಲೆಯಿಲ್ಲದೆ ಒಳಗೊಳಗೆ ಅಡಗಿಕೊಂಡು 
ಉರಿಯುವಿಕೆ; ಕನಲುವಿಕೆ; “ಕನಲುರಿ; ಕುಮುಲಿಕೆ” 
(Smoulder. ಇಂಕನಿ). [ಕುಮುಲು * -ಇಕೆ] 

ಕುಮುಲು (ಕ್ರಿ). ೧. ಒಳಗೊಳಗೆ ಉರಿ: ನಾನೆ ಕ್ಷತ್ರಿಯರೆಡಗಿಸುವ 
ಸಂಧಾನಡೊಳಗಿರ್ದೆನಗೆ ಬರಬರ ಹೀನಗೈದೊಳಕುಮುಲ್ಲೀೀ 
ಅಗ್ನಿಯನುರುಹಿದಂತಾಗಿ (ಪಶುಭಾ. ೧೫-೩೫). ೨. (ಆಲಂ) ಸಿಟ್ಟು 
ಮೊದಲಾದ ಭಾವ ಮನಸ್ಸಿನೊಳಗೇ ಹೊಗೆಯಾಡುತ್ತಿರು ; 
ಕುದಿ: ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ : ಚಿಂತೆ ಕುಮುಲದು, 
ಹೊಗೆಗಳೊತ್ತವಾತ್ಮವನು (ಮಂಕುಕ. ೫೫೭). [«- ತೆಲು. ಕುವಎಂಲು] 

ಕುಮೆರಿಬೆತ್ತ (ನಾ). ಒಂದು ಬಗೆಯ ಬೆತ್ತ : ಜೆಡ್ಡುಜಿತ್ತ, ಕುಮೆರಿ 
ಬೆತ್ತ (ಮೈಣಗಿ. ೧೫-೨೮೦). [ಕುಮೆರ್ಕಿ * ಬೆತ್ತ) 

ಕುಮ್ಕಿ "ಕುಮಕ್ಕಿ' ನೋ. 

ಕುಮ್ಚೆಟ್‌ "ಕುಮ್ಮಚಟ್ಟು' ನೋ. 

ಕುಮ್ಮಕ್‌ "ಕುಮಕು' ನೋ. 

ಕುಮ್ಮಕು "ಕುಮಕು' ನೋ. 

ಕುಮ್ಮಕ್ಕು "ಕುಮಕು' ನೋ. 

ಕುಮ್ಮಗಿದಅ(ಕ್ರಿ). (?): ಬಮ್ಮನಿಜಸಿದಡೆ ಕುಮ್ಮಗಿದಜೌದಂದವಾಯ್ತು 
(ಬೊಂಕಶಾ: ೧೯೩೬. ಹಾನಗಲ್‌. ೯೦-೧೭; 7). P “ಕುಮ್ಮರಿದಲೂ' 
ಎಂಬುದರ ಅಪಲಿಖಿತವಿರಬಹುದೆ? 

ಕುಮ್ಮಚಟ್ಟು, ಕಮಚಟು, ಕುಮ್ಚೆಟ್‌ (ನಾ). ನಿಂತಲ್ಲಿಯೇ 
"ನೆಗೆದು ಹಿಮ್ಮಡಿ ಕುಂಡೆಗೆ ತಗಲುವಂತೆ ಒಡೆದುಕೊಂಡು 
ನೆಟ್ಟಗೆ ನಿಲ್ಲುವುದು: 'ಕುಮ್ಮ ಚಟ್ಟು ಹಾಕಿ ತನಗೆ ಮಂಡಿಯ 
ಮೇಲೆ ಸುತ್ತುವುದಕ್ಕೆ ಬರುತ್ತದೊ ನೋಡುವ ಎಂದು ಪ್ರಯತ್ನಿಸಿ 
ಮುಂಡಿಗೆ ಪೆಟ್ಟಾಗಿ ಎದ್ದು ನಿಲ್ಲುತ್ತಾನೆ (ಸಂಸ್ಕಾರ. ೪೦). ಕುಮಚಟು: 
ಕಕುಮ್ಮುವುದು, ನೆಗೆಯುವ ಒಂದು ರೀತಿ” (ಸಿರಿಕೋ, ೧೨೧). 
ಕುಮ್ಚೆಟ್‌ : ಮುಕುಂದಯ್ಯನಿಗೆ ವಿನೋದ ವಿಷಯವನ್ನು ಹೇಳುವಂತೆ 
ಹೇಳಿ, ಹೊಟ್ಟಿ ಹಿಡಿದುಕೊಂಡು ಕುವರ್‌ಚೆಟ್‌' ಹೊಡೆದು ನಕ್ಕಿದ್ದನು 
(ಮಲೆನು, ೧೬೭). [ಕುಮ್ಮಿ * ಚಟ್ಟು] 

ಕುನ್ಮಟ "ಕುಂಪಟಿ' ನೋ, 

ಕಮ್ಮಟ, "ಕುಂಪಟ? ನೋ. 

ಕುಮ್ಮಟೈ (ನಾ). ಒಂದು ಜಾತಿಯ ಮರ: ಅರಿಯಿರೇ ನೆಲಕುಳ್ಳ 
ಹುಮ್ಮಟಿ ಮರದ ಮೇಲಿಂದುರುಳ್ಳು ದೀಗೀ ಧುರದೊಳೆದುರಾಗುವರೆ 
-ಹೆಂಡರೆ ನೃಪಗೆ ಕಣ್ಣೀರ ತರಿಸಿದರೆ (ಜಿನಭಾ. ೬೯-೪೭). [?) 


೧೯೪೭ 


pe 


25 


43 


ಕುಮ್ಮರಿಗಡಿ 


ಕುಮ್ಮಟಿಗರೆ (ಕ್ರಿ). ೧. ಕುಮ್ಮಟಿ ಮರೆದ ಕಾಯನ್ನು ಸುರಿಸು, 
—ಉದುರಿಸು. ೨. (ಆಲಂ) ಕುಮ್ಮಟಿ ಕಾಯಿಗಳನ್ನು ಉದುರಿಸು 
`ವಂತೆ (ಮರವೇರಿದವರನ್ನು) ಕೆಳಗೆ ಬೀಳಿಸು: ಮುರಿದ ಸಾಹಸ 
ಕುಳ್ಳ ಕುಮ್ಮಟಿಗರೆವ ಕಾಲದಿ ಕಂಡಿತೀಗಿದನೊರೆದು ಫಲವೇನಕಟ 
ರಾಕ್ಷಸರ ಕೊಂದು ಕೀರ್ತಿಯಲೀ ಮೆರೆವುತಿಹನವನೀಗ ನಿನ್ನನು 
ಕರಿಯದಿರುವನೆ ಧರ್ಮನಾಗ್ನೆಯೊಳಿರುವ ಕೇಳವನೀಶ ಮಹಿಯನು 
ಕೊಟ್ಟು ಬಾಳು (ಜಿನಭಾ. ೬೩-೪೬). 
[ಕುಮ್ಮಟ್ಟಿ + ಕರೈ (೮ ಕಜಕ್ಕಿ)) 
ಕುಮ್ಮಣ್ಣಿ (ನಾ). ಪುರುಷರ ಜನನಾಂಗ; 
“ಅಮ್ಮಣ್ಣಿ,” ಪರಾ. 
ಕುಮ್ಮರ "ಕುಂಬಲಿ' ನೋ. 
ಕುಮ್ಮರಿ, ಕುಮರ್ಯ, ಕುಮರಿ,, ಕುಮ್ಮಅ (ನಾ). ೧. ಅಡವಿಯ 
ಗಿಡ, ಮರಗಳನ್ನು ಕಡಿದು, ಸುಟ್ಟು ಸಾಗುವಳಿಗೆ ಸಿದ್ಧ ಪಡಿಸಿದ 
ಭೂಮಿ; ಕಾಡನ್ನು ಕಡಿದು ಸಾಗುಮಾಡಿದ ಪ್ರದೇಶ: 
ಕುಮ್ಮರಿಯಂ ಸುಡಲೆಂದು ಕಡಿದೆೊಟ್ಟಿದ ಮರಂಗಳ ಮೇಗೆ (ವಡ್ಡಾರಾ. 
೧೪೭-೨೦) ; ತೆಂಕಲು ಕಡಿದ ಕುಂಮರಿ ಹೊಣಗಾಗಿ (ಎಕ. 11, ೭೩-೪೩ ; 
1118) ; ದರಿಯುಮಂ ಕುಮ್ಮರಿಯುಮಂ ಮೊರಡುಮಂ ಕೊರಡುಮಂ 
(ಲೀಲಾವ. ೬-೨೦); ಮಾರಬೋವನ ಕುಂಮರಿಯಾದಿಯಾಗಿ (ಎಕ. ೪1, 
ಕಡೂರು. ೩೮-೭೧; 1191) ; ತಜರಿದೆ ಹೊಸ ಕುಮ್ಮರಿಯೊಳಗೆ ರಥ 
ಹರಿಯಬಲ್ಲುದೆ (ಕುವ್ಯಾಕ. ೧೧-೨೩). ಕುಮರೈ : ೧. ಕುದುರೆ ಪಡುನ 
ಕುಮರವೊಳಗೆ: ಅಂಜ ಉಡುಪರ ಕಯಲಿ (ಸೌಇಇ, 13-11, ೬೨೦೨-೪೭; 
1546). ಕುಮರ, : ೧. ತೋಟಿ ತುಡಿಕೆ ಕುಮರಿ ಕೋಹು ಹಲಸು 
(ಎಕ. ೪111, ತೀರ್ಥಹ. ೧೦೪-೩೬ ; 1404); ಕಡಿನಲ್ಲಿ ಕುಮರಿಯ ಜಾಣ 
ನೀನಹುದೆಯ್ಕ ನುಡಿದೀಗ ಜಾತಿ ಒಕ್ಕಣೆಯ (ಜ್ಞಾನಚ. ೧೩-೧೫) ; 
ನಿಮಿಷದಲಿ ಸಮರದ ದಾನವನು ಮುಕ್ಕುಜಕಿಕಿದನು ಕುಮರಿಗೆ ಕಿಚ್ಚು 
ಹೊಗುವಂತೆ (ಮೂಲರಾ. ೩-೩೬); ಕುಮರಿ ಬೆಳೆಯುವವರು ಕುಡಿಯೆರು 
(ಕುಡಿಕೂ. ೩೪). ೨. ಹಾರಕ, ಸಾವೆ ಮೊದಲಾದ ನಿಕೃಸಪ್ಪತರವಾದ 
ಬೆಳೆಯೂ ಕೂಡ ವೊಂದೊಂದು ವರುಷ ಮಾತ್ರ ಆಗಿ ನಾಲ್ಕು ಮೂರು 
ವರ್ಷಗಳವರೆಗೆ ಬೀಡು ನಿಲ್ಲಿಸಲ್ಪಡಬೇಕಾಗುವ ಭೂಮಿ ಯಾವುದೊ 
`ಅಂಶಪ್ಪ ಭೂಮಿಗೆ ಕುಮರಿಯೆಂದು ಕರೆಯುವುದು ” (ಭೂಮಿಅ. ೩೩). 
ಕುಮ್ಮಲಿ : ೧, ಗುಡಸೀಮೆವೊಳಗಣ ಕುಂಮಜದವೊಳಗಣ ಕರಿದಲ 
ಬೀಜವರಿ (ಸೌಇಇ. 1೪, ೨೭೨-೫; 1564). 
ಕುಮರಿಯ ಕೃಷಿ ಇ ಕುಮ್ಮರಿ ನೆಲದಲ್ಲಿ ಮಾಡುವ ಕೃಷಿ, 
ಸಾಗುವಳಿ: ಕುಮರಿಯಕೃಷಿ ಮಾಡಿದರು (ಒಡ್ಡಿಉ. ೩೧). 
ಕುಮ್ಮರಿಯಗಡಿಶ.ಇ ಕುಮ್ಮರಿಯ ಮರೆಗಳನ್ನು ಕಡಿವಂತೆ ಪೂರ್ತಿ 
ಯಾಗಿ ಕಡಿದು ನಾಶಗೊಳಿಸುವಿಕೆ: ಬತ್ತೀಸಾಯುಧಂಗಳಿವೆ 
ಲೆಕ್ಕೆವೆನಲು ಕುಮ್ಮರಿಯ ಗಡಿತಮಂ ಮಾಡುವೆನು (ತುರಂಗ. ೬೫-೩೩). 
[ದೇ. ॥ ತಮಿ. ಕಮರಿ; ತುಳು. ಕುಮೆರ್‌, ಕುಮೇರ್‌) 
ಕುಮ್ಮರಿಗೆಡಿ (ಕ್ರಿ). ಕಾಡಿನ ಮರಗಿಡಗಳನ್ನು ಕಡಿದಂತೆ ಕಡಿ, 
— ಸವರು; ಪೂರ್ತಿಯಾಗಿ ಕತ್ತರಿಸಿ ಕೆಡವು; ನಾಶಮಾಡು: 
ಪರಶು ಶರನಿಕೆರದಿಂ ಕುಮ್ಮರಿಗಡಿದವೊಲೊಡನೆ ಕಡಿಯೆ ರಥಿಗಳ್‌ 
ರಥದಿಂ ಧರೆಗಿಟಿದು ವಿರಥರತಿರಥರರೆಬರ್‌. ಮೇಲ್ವಾಯ್ದು ರಥಿಗಳಂ 
ಸುರಿಗಿಜಕಿದೆರ' (ಪಂಪಭಾ. ೧೦-೪೮) ; ಸೆಮಂತು ಕುಮ್ಮರಿಗಡಿದಂದ 
ಮಾಯ್ತು (ನೀಮಿಪು. ೧೨-೨೨೦); ಕಳೆದುರುಳಿದ ಗಜದಂಕೆ ಕೈಕಾಲ್ಪಾಲ 
ಗಳಿನಾ ನೆಲನೊಸ್ಟಿದುದು ಕಳಿಲೆ ಕದಳಿ ಮೊಗವಾಳೆ ಬಲ್ಲಿಸಿಕಿಲ ಹಳುವ 
ಕುಮ್ಮರಿಗಡಿದಂತೆ' (ನೀಮಿಸಂ. ೨೭-೬೧). ಗ[ಕುಮ್ಮರಿ 4 ಕಡಿ] 
12 


ಶಿಶ್ನ: 


IK (ಕಿ). 


ಕುನ್ಮುರಿಗಡಿತ ೧೯೪೮ 


ಕುಮ್ಮರಿಗಡಿತ (ನಾ). ೧. ಕುನ್ಮುರಿಯ ಮರಗಳನ್ನು ಕಡಿಯು' 
ವುದು, -- ಸವರುವುದು. ೨. (ಆಲಂ) ಪೂರ್ತಿಯಾಗಿ ಕತ್ತರಿಸಿ 
ಕೆಡಹುವಿಕೆ, --ನಾಶಪಡಿಸುವಿಕೆ: ಜಗವ ಹೂಡುವ ಹೊರೆವ 
ಬಲುಗೈಯಗಧರಂಗೀ ನೃಪರ ಕಂಜಂವಿಂಡುಗಳ ಕುಮ್ಮರಿಗಡಿತಕಾವುದು 
ಬೇಕು ಭಜಸತ್ತ್ವ (ಕುವ್ಯಾಸ. ೧೦-೧೦).  [ಕುಮ್ಮರಿ + ಕಡಿತ] 


5 


ಕುಯಕ 


ಗುಮ್ಮು,: ೩. ಬೊಮ್ಮುವಜಂದಿಹೆನೆಂದು ಕರ್ಮವನು ಬಿಟ್ಟಿಹರೆ 
೬.1 ೬ ಬ 
ಹೆಮ್ಮೆಯಲಿ ಹೆರನ ಹೊಡೆಯಲ್ಕೆ ಹಿಡಿದವನು ಗುಮ್ಮಿಕೊಂಡಂತೆ 
ಸರ್ವಜ್ಞ. ೪೩೫); ಪನನಜನ ಗಂನ್ಮಿದಂ ಗದೆಯಗ)ದೊಳ್‌ ಕುರುನ್ನಪಂ 
ಇ (3 ೨ ೦ 
ತುರಂಗ. ೭೪-೪೫); ಆನೆಯನು, ಖಾರಿಸಿದ್ದಾನೆ ಗುಮ್ಮವ ಶಕ್ತಿಯಲ್ಲಿ 
ಇ 0 ೬ ವಾ SS 


(ಮನೋನಂ. ೧೮೪). ೫. ಹರಡು; ವ್ಯಾಹಿಸು: ಸುರಸಂದೋಹತವಕಿಸಿ 


ಕುಮ್ಮರಿದಖಕಿತ (ನಾ). - ಕುಮ್ಮರಿಗಡಿತ: ಬಯ ಬಿಂಕದ ಮಾತೆ 
ಕಾರ್ಯದ ಹೊಲಿಗೆ ತಾನಂತಹುದೆ ಕುಮ್ಮರಿದಜಕಿತವೆನೆ ಕಡಿವಡೆದರೆ 
ಮರರು ಕೋಟಿಸಂಖ್ಯೆ ಯಲಿ (ಉತ್ತರಾ. ೩-೪೯). [ಕುಮ್ಮರಿ + ತಜಕಿತ] 

ಕುಮ್ಮರಿಸು (ಕ್ರಿ). ೧. ಕೆಳಕ್ಕೆ ಸುರಿ; ಬಗ್ಗಿಸು: . ಸುಮನಸರ್‌... 
ಬೆಳ್ಚಿಂಗಳಿ: ಓರಂತೆ ಧರೆಗೆ ಕುಮ್ಮರಿಸಿರ್ಧ ಭಾಂಡಮೋ... 
ಮಾಲ ತಿಂದ್ರನ ದಿಶಾವನಿತೆ ಧರಿಸಿರ್ಪ ಸಿಂದೂರ ಬೊಟ್ಟಿನೆ ಶಶಾಂಕ 
(ಕವಿಚ. 117, ೨೧ ರುಕ್ಮಾಂಗ) ; ಕರಿಶಿರೆದ ಹರಿವಣಗಳಲಿ ಕುಮ್ಮುರಿಸಿ 
ಭೋಜನಗೈದು (ಅನಂರಾ. ೬-೨೨-೧೪). ೨. ತುಂಬು; ಗಿಡಿ; 
ತುರುಕು: ಎಲೆ ತುಂಬಾ ಬಡಿಸಿಕೊಂಡು ವಾಕವಾಗಿ ಒಂದಗುಳನ್ನೂ 
ಬಿಡದೆ ಚೆನ್ನಾಗಿ ಕುಮ್ಮರಿಸುತ್ತಾಳೆ ಹೊಟ್ಟಿಯೊಳಕ್ಕೆ (ಮಾಮರಾ. ೧೧೭). 

[?. 1 ತೆಲು. ಕುಮ್ಮರಿಂಚು, ಕ್ರುಮ್ಮರಿಂಚು] 

ಕುಮ್ಮಲ "ಕುಮ್ಮರಿ' ನೋ. 

ಕುಮ್ಮಾರ "ಕುಂಬಅ? ನೋ. 

ಕುಮ್ಮಿ (ನಾ). ಹೆಣ್ಣುಮಕ್ಕಳು ಕೈಚಪ್ಪಾಳೆಯೊಡನೆ ಹಾಡುತ್ತ 

- ಕುಣಿಯುವ ಒಂದು ಬಗೆಯ ನೃತ್ಯ, ಕುಣಿತ: ನಮ್ಮ ದೇಶದಲ್ಲಿ 
ಯತುಸಂಬಂಧವಾದ ... ಹಲವು ನಾಟ್ಯ ಪದ್ಧತಿಗಳಿವೆ. ಉದಾಹರಣೆಗೆ 
- ರಾಸ... ಕುಮ್ಮಿ, ಕೋಲಾಟಂ, ಸುಗ್ಗಿಯ ಕುಣಿತ - ಮುಂತಾದವು 
ದಕ್ಷಿಣ ಭಾರತದವು (ಭಾರದ. ೫೬೬); ಕುಮ್ಮಿಯು ಇನ್ನೊಂದು 
ಜನಪ್ರಿಯ ಜಾನಪದದ ನೃತ್ಯವಾಗಿದ್ದು, ತಮಿಳುನಾಡು ಮತ್ತು ಕೇರಳ 
ಗಳಲ್ಲಿ ಇದು ಪ್ರಚಾರದಲ್ಲಿದೆ (ಭಾರಜಾ. ೧೨೭). 

[ಡೇ. ॥ ಶಮಿ. ಮಲ. ಕುಮ್ಮಿ) 

ಕುವ್ಮಿಯಾಟ (ನಾ). - ಕುಮ್ಮಿ: ಆಂಧ್ರ ದೇಶದಲ್ಲೂ ತಮಿಳು 
ನಾಡಿನಲ್ಲೂ. .. ಕೇರಳದಲ್ಲಿರುವಂತಹ ಕುಮ್ಮಿಯಾಟ ಕೋಲಾಟಗಳೂ 
ರೂಢಿಯಲ್ಲಿವೆ (ಆಭಾನೃ. ೧೧೩). [ಕುಮ್ಮಿ + ಆಟ] 

ಕುಮ್ಮಿಸು (ಕ್ರಿ). ಕುಟ್ಟಿಹಾಕು; ಪುಡಿಮಾಡಿಸು; ನಾಶಪಡಿಸು: 
ಅಲ್ಲಿ ಬಲರಾಮನು "ಪೊಚ್ಚಜ ಸಾಮಂತರ' ನಟ್ಟ ದುದು "ಅರಿಗ'ನ 
ಹೆಮ್ಮೆಯನ್ನು ಕುವ್ಮಿಸಲೆಂದು (ನಾಡೋಜ. ೧೬೮). 

[ಕುಮ್ಮು + - ಇಸ್ಮು] 

ಕುಮ್ಮು ,, ಗುಮ್ಮು, (ಕ್ರಿ). ೧.(ಒನಕೆಯಿಂದ) ಕುಟ್ಟು; ತೊಳಸು; 
ತಳಿಸು ;: “ಕುಮ್ಮು- ಮುಸಲ ಕ್ರಿಯಾಯಾಂ? (ಶಮಧಾ) ; ಗಟ್ಟ 
ಗೋಡುವೆಯ ನಾಲ್‌ ಬಳ್ಳಮಂ ನೆನಹಿ ಕುಮ್ಮಿ ಹೊಟ್ಟು ಹಾರುವ ತೆಜದಿ 
(ಸೂಪಶಾ. ೧-೯); ಸುಣ್ಣವನು ಕುವಿನ್ಮಿ (ಮರುಚಾ. ೩-೮೭) ; ಕುಮ್ಮಿದಂ 
ಕುಮ್ಮಿದಪಂ (ಶಬ್ದಾನು. ೪೮೨ ಪ್ರಯೋ). ೨. (ನಿಶ್ಶಕ್ತಿಯಿಂದ) ಕೆಳಗೆ 
ಬೀಳು; ಕುಕ್ಕರಿಸಿ ಬೀಳು; ಕುಸಿ: ಕೆಮ್ಮಿ ಕುಮ್ಮಿದೊಡೆ ಶೋಳೊಳೆ 
ಜೀವನಿಯೋಗಮಪ್ಪುದೆಂದಿರದೆರ್ಜೆಗಪ್ಪುದತ್ತಳಗಂ(ಪಂಪಭಾ. ೪-೧೦೦); 
ಕೆಮ್ಮಿ ಗೂಹೆಗುಟ್ಟ ಫಲ್ಲಿಸಿ ಕುಸುಬಿ ಕುಕ್ಳುಜಂಸಿ ಕುಮ್ಮಿಕುಕ್ಕೆಯೊಳದ್ದು 
ನೆಜಕಿ ಮಂದುಡಿ (ಬಂಡೋರ. ೨-೧೨). ೩, ಇರಿ; ತಿವಿ; ಹಾಯು: ತಿವಿದು 
ಕಡುಸಿಂ ಕೆಡಪಿ ಕೊಪ್ಪರದೊಳ್‌ ಕುಮ್ಮಿ (ಗಿರಿಕ. ೨-೧೦೫ ವ) ; ಗದೆಯೊ 
ಳೆಜಗುವನೊಮ್ಮೆ ಪಟುಶೂಲದಲಿಕುಮ್ಮುವನೊಮ್ಮೆ(ಆನಂರಾ,೧-೫-೬೭). 
೪. ಜಜ್ಜು;ಪುಡಿಪುಡಿಮಾಡು; ಧ್ವಂಸಮಾಡು: ಹಮ್ಮುಗಾಜ್‌ಕೆಯಿಂದ 
ಲಾಲಿ ಬೊಬ್ಬಿಜಕಿವುತೆ ಕುಮ್ಮತಲವನ ಗರ್ವವನು (ಜ್ಞಾನಕ. ೫-೪೬). 


ತೊಡನೊಡನೆ ಗುಮ್ಮಿದುದಂ ಗಾವಳಿ ಗಗನವಳಯದಲ್ಲಿ (ತೊರರಾ. 
೧-೧೧-೮) ; ಕಲ್ಪಾ ವಲನ ನಾಲಗೆಯುಣಂಬಂಗಳ ಗುಮ್ಮುವ ಕಣಂಗಳ 
ಗುಜಂಬಿನಲಿ ಭೋರ್ಗರೆವ ಶೂಲ ಮಹೋಗ್ರ ತೇಜದಲಿ (ತೊರರಾ. 
೬-೪೯-೩೫). ೬. ಒತ್ತರಿಸು; ನುಗ್ಗಿಬರು : ಪೆತ್ತೆಮ್ಮಕಣ್ಣೀರೊಳಗದ್ದಿ 
ಗಂಮ್ಮಿತಿದ್ದಿರಿ (ಭರಚ. ೪೫-೧೧೩); ಗಂವ್ಮ್ಮಿತು ಕಂಬನಿ ನೃಪಗೆ (ಭರಡ. 
೬೧-೮೯). ೭, ಸಂಭೋಗಿಸು: ಬಾಯಲ್ಲಿ ಬ್ರಹ್ಮಜ್ಞಾನ ಮನಸ್ಸಿನಲ್ಲಿ 
ಗುವಮ್ಮುವ ಜ್ಞಾನ (ಗಾದೆ). [ಡೇ. ॥ ಶಮಿ. ಮಲ, ತೆಲು. ಕುಮ್ಮು) 
ಕುಮ್ಮ್ಮು (ನಾ). (ಒನಕೆಯಿಂದ) ಕುಟ್ಟುವುದು; ಒನಕೆಯ 
ಪೆಟ್ಟು : (8). [ಆ ಕುಮ್ಮು |] 
15| ಕುಯ್‌ "ಕೊಯ್ಕ್‌' ನೋ. 
| |ಕುಯಂತ್ರ (ನಾ). ೧. ಕೆಟ್ಟ ಉಪಕರಣ; ದೋಷದಿಂದ ಕೂಡಿದ 
| ಸಾಧನ: (ಕ). ೨. ಕುತ್ಸಿತವಾದ ತಾಯಿತ, ಕಾಫು, ರಕ್ಷೆ: 
ನಿಮ್ಮ ಶಾಸ್ತ್ರಮತಂಗಳತಿಪಾಪ * * « ಅಧಮನು ನಿಮ್ಮ ದೈವವಶುದ್ಭ 
ಮಂತ್ರಕುಯಂತ್ರ ಕುಟಲಾರಾಧನೆಗಳು (ಬಸಪು. ೫೧-೫೫). [ಸೆಂ.] 
20| ಕುಯಂತ್ರಕೆ (ನಾ). ೧. ಕೆಟ್ಟಿಯಂತ್ರ ಶಿಲ್ಪಿ: (೪. ೨. ಕೆಟ್ಟ 
ಯಂತ್ರಚಾಲಕ: (8). ೩. ಕುಬಲೋಪಾಯವನ್ನು ಹೂಡು 
ವವನು; ಒಳಸಂಚುಗಾರ: ಶಿವತತ್ವಾನುಭವ ಪಾರೀಣ ಖಂಡಿತರಿಪು 
ಕುಯಂತ್ರಕ ... ಜಯ ಬಸವ (ಬಸಪು. ೨೭-೮೦). [ಸಂ.) 
ಕುಯಕ, ಕುವಕ, ಕೂಕ್ಕ, ಕೊಯಕ, ಕೊಯ್ಯ್ಯ (ನಾ). ೧. ಕಪಟಿ ; 
ವಂಚನೆ; ಮೋಸ: “ಕುಯಕಂ ಕುಹಕಂ ” (ಶಮದ. ಪರಿ. ೨); 
ಕಂಸನೆಸ[ಪಾಠಾಂ. ನುಂ]ಗುವ ಕುಯಕಂ ಕೊಳ್ಳುಮೆ ಪರಾಕ್ರಮೋನ್ನತ 
ನಿನ್ನಂ (ಅರ್ಧನೇ. ೮-೫೧) ; ಕೊಯಕೆದಿನಾ ವಿದರ್ಭಪತಿಯಾಜ್ಞೆಯ 
ನಾಂತೂಜಕಿ ಬಂದ ಭೂಸುರದ್ವಯಮದು (ಉಮಾಶ. ೯೫) ; ಕುಯಕ 
ಕುತ್ತಿಕವಾಸೆ ರೋಷ ಶೋಕಂ ನೋಹಭಯಂಗಳಂ ತಾಳಲಾರ್ಪೆನೆ ಮಹಾ 
ದೇವ (ಪಾಸೋಫು. ೧-೫೯)- ೨. ಅಪಹಾಸ್ಯ; ಗೇಲಿ; ಕುಚೋದ್ಯ ; 
ಕುಚೇಷ್ಟೆ. ಕುವಕ: ೧, (8). ಕೂಕ,: ೩.ಕುಹೆಕಿ; ಕಪಟ; 
ಮೋಸಗಾರ : ನಿರ್ಲಕ್ಷಕನ ಬೆಸನಿಂದ ಪೇಳ್ವ ಕಬ್ಬಮನು ಸಲ್ಲಕ್ಷಣಮ 
ಜೆಂದೆ ಭಾವಿಪರು ಸತ್ಪುರುಷರೆಂ ಕೂಕರಿದ ಜರಿದಡೇನೂ (ಜೋರಬ. 
೧-೧೩) ; ಕೂಕ ನಾರದನಿಲ್ಲಿಗೆ ಬಂದು ಕುಸುಮುನ ತಂದು ಹಾಕಿದ 
ಮೋಡಿಯಿಂದು (ಶ್ರೀಕೃಪಾ. ೮೩). ಕೊಯಕೆ : ೧. “ಕೊಯಕಮೆನೆ 
ಕುಹಕಂ” (ಕಬ್ಬಿಕ್ಕೆ. ೮೬); *ಕುಹಕಕ್ಕೆ - ಕುಚೇಸ್ಟೆಗೆ, ಕೊಯಕೆ - 
ಕೊಯಕವೆಂದಾಗುವುದು? (ಶಬ್ದಮಂ. ೬೦ ಟೀಕು). ೪. ಅಪಹಾಸ್ಯಕ್ಕೆ 
ಪಾತ್ರವಾದುದು; ಹಾಸ್ಯಾಸ್ಪದವಾದುದು : ಕೊಯೆಕನೆಂದೆನಿಪ 
ಕೂರ್ಮುವರಾಹ ವೇಷಗಳ ಲಯವನೆಯ್ದೊಸಿದೆಂ ಷಡಾನನಂ (ಬದ್ದೇಪು. 
೬-೩೩). ಕೊಯ್ಯ್ಯ : &. ಕೊಯ್ಯರಲಿ ಹೆಂಗಳ್ಳರಲಿ. . . ನಿನ್ನ 
ಮಹಿಮೆಯ ನಾಕುವುಡಿಯಲಿ ಬಗುಳುವುದಂ (ತೊರರಾ, ೬-೪೭-೨೨) ; 
| ಕಳ್ಳ ಹಾದರಿಗ ಕೊಯ್ದ ದವಡೆ ಬಾಜಾರಸುಲ್ಲರನೆಲ್ಲ (ಬಿಜ್ಜರಾ. ೮-೪೨). 
| ಕುಯಕಮಾಡು ಗೇಲಿಮಾಡು ; ಕುಚೇಷ್ಟೆ ಮಾಡು ; ಹಾಸ್ಯ 
ಮಾಡು: ಅಂತತಿಕ್ರೋಧಮಂ ಮುನಿವರ್ಯನೆಲೆ ಧರಾಕಾಂತ ನೀನೆಮ್ಮ 
ನುಡಿಯಂ ಕುಯಕ ಮಾಡಿದುದರಿಂ ತತ್ತ್ವಮೂಢನಾಗುದರೆಮಂ ಪೊರೆ 
ಯಂತ್ರಿರೆಂದು ಶಾಪವನಿತ್ತನು (ಶೇಷರಾ. ೧೨-೨೨). [೮ ಸೆಂ. ಕುಹಕ) 


25 


ಕುಯಲು 


ಕುಯಲು "ಕೊಯ್ಲು' ನೋ. | 

ಕುಯಲುಗಾರೆ, ಕುಯ್ಲುಗಾರ (ನಾ). ೧. ಕತ್ತರಿಸುವವನು. | 
೨. ಬೆಳೆ ಕತ್ತಂಸುವವನು; ಕಟಾವು ಮಾಡುವವನು: ಚೆಳೆಯೇನೋ 
ಬೇಕಾವ ಹಾಗಿದೆ, ಕುಯಲಂ ಗಾರರು ಕೆಡಿಮೆ. (ಕಒಸಾ. ೫೦). 
ಕುಯ್ದು ಗಾರೆ: ಗದ್ದೆ ಕುಯ್ಲುಗಾರರಿಗೆ ಕೂಲಿ ಕೊಡಬೇಕು (ರೂಢ). | 5 

[ಕುಯಲು (ಕೊಯ್ಲು) + -ಕಾರೈ (೮. -ಕಾಜ)] 

ಕುಯ್ಕಿ "ಕೊಯ್‌' ನೋ. 

ಕುಯ್ಕಿ "ಕುಂಯ್‌' ನೋ. 

ಕುಯಿಕೀರೆ "ಕೊಯಿಕೀರೆ' ನೋ. 

ಕುಯಿಲಾಳು "ಕೊಯಿಲಾಳು' ನೋ. 

ಕುಯಿಲು "ಕೊಯ್ಲು ನೋ. 

ಕುಯಿಸು " ಕೊಯ್ಸು' ನೋ. 

ಕುಯಾ "ಕುಈ' ಸೋ 

'ಕುಯುಕ್ತಿ (ನಾ). ಕೆಟ್ಟಿಯುಕ್ತಿ, ಕುತಂತ್ರ; ಒಳಸಂಚು: 
ಕುಯುಕ್ತಿಗಳುಳಿದು ನೀತಿಯನುಳುಹಿಕೊಳ್ಳಾ (ಬಸಪು. ೪೦-೩೬); |15 
ಕೇಡಿಂಗೆ ಮನದಂದು ಕುಯುಕ್ತಿಯಿಂದ ಸಮಭಟಿರಣುವರಂ ಬೇಹಿಗೆ 
ಕಳಿಸಿದೊಡೆ (ಹಮ್ಮಾರ. ೨-೯೯) ; ಅರೆಮುಚ್ಚಿದ ಕಣ್ಣುಗಳಲ್ಲಿ ಕುಯು 
ಕ್ರಿಯ ಹುಸಿನಗೆಯನ್ನು ಪ್ರಕಟಸುತ್ತ ನುಡಿದನು (ಪುನರು. ೪೯). [ಸಂ.] 

ಕುಯುಕ್ತಿವಂತ (ನಾ). ಕುಯುಕ್ತಿಯನ್ನುಳ್ಳವನು; ಕುಟಲೋ 
ಪಾಯ ಮಾಡುವವನು; ಕುತಂತ್ರಿ: ಅವರೆಂಥ ಪೆದ್ಮರೆಂತೀರಿ 
ಜೊತೆಗೆ ಗುಳ್ಳೆನರಿಯಂಥ ಕುಯುಕ್ತಿವಂತರು (ಪುನರು. ೨೪೫). 

[ಕುಯುಕ್ತಿ + -ವಂತ] 

ಓಗರ ೧. ಪಶು, ಪಕ್ಷಿ ಮೊದಲಾದ ಪ್ರಾಣಿಗಳ ಯೋನಿ. 
೨. ಕೆಟ್ಟ ಹುಟ್ಟು; ಕೀಳು ಜನ್ಮ: ನೀನತಿಲೋಭದೊಳಿಲ್ಲಿ ಕುಯೋನಿ 
ಕಾ 1 ೨-೧೬) ; ಕುಯೋನಿಯೊಳ್ತಿರಿದು ಪೋದುವು 
ಕಾಲಮನಂತಂ (ಸುಕುಮಾ. ೧೧-೮೨) ; ಅತಿ ಕುಯೋನಿಗಳೊಳ್‌ ಜೀವಂ 
ತಿಲ್ಮನೆ ತಿಜಪದು (ಚಂದ್ರಪು. ೭-೨೦). [ಸಂ.) 

ಕುಯ್ಲುರಿ "ಕೊಯ್ಲುಆ' ನೋ. 

ಕುಯು. ಉಠಿ "ಕೊಯ್ಲು ಅ ನೋ. 

ಕುಯ ಲ್‌ "ಕೊಯ್ಲು? "ಸೋ. 30 

ಕುಯ್ಯವಳೆ (ನಾ). ಒಂದು ಪ್ರದೇಶದ ಹೆಸರು: ತಿಪ್ಪೇಶ್ವರ 
ದೇವರ ಕೆಯ್ಮಿ ಕುಯ್ಯವಳದಿಂ ಪಡುವ ಚಿಗುರವಳದಿಂ ಮೂಡ 
(ಸೌಇಇ. ha ೧೧೯-೫೩ ; 948). [?) 

ಕುಯ್ಯಿಸು "ಕೊಯ್ಸು' ನೋ. 

ಕುಯ್ಯೋ (ಅ). ದುಃಖವನ್ನು ಸೂಚಿಸುವ ಅನುಕರಣ ಶಬ್ದ: (8). 

ಕುಯ್ಯೋಮಕ್ರೋ, ಕೊಯ್ಯೋಮೊಕ್ರೋ - ದುಃ ಖಾತಿಶಯ 

ವನ್ನೂ ಶರಣಾಗತಿಯನ್ನೂ ಸೂಚಿಸುವ ಒಂದು ಅನುಕರಣ ಶಬ್ದ: 
ನಾಗಮಯ್ಯನ ಮೊಮ್ಮಕ್ಕಳು ಎಂಟು ಮಂದಿಯೂ ಬಂದು ಆಜ್ಜನೆದುರು 
ಕುಯ್ಕೋಮರ್ರೋ ಎಂದರು (ದಾನಟಂ. ೨೪); ಕಛೇರಿಗೆ ಬಂದು 
ಕುಯ್ಯೋಮಕ್ರೋ ಎಂದು ಗೋಳಾಡುವುದು ಅವರ ಸ್ವಭಾವ 
(ಸಾಹೇಬ್‌. ೩೯೬). [ಡೇ. ॥ ತೆಲು. ಕುಯ್ಯೋಮರ್ರೋ) 

ಕುಯ್ದು "ಕೊಯ್ಲು' ನೋ. 

ಕುಯ್ದು ಗಾರೆ "ಕುಯಲುಗಾರ ನೋ. 

ಹುಯ್ತು ಗಾಲ (ನಾ). ಬೆಳೆಯನ್ನು ಕಟಾವು ಮಾಡುವ ಕಾಲ; 
ಸುಗ್ಗಿಕಾಲ: ಕುಯ್ಲುಗಾಲ, ಮ್ಮಾ ಸಿಕ್ಕ ಆಳುಗಳು ಸಿಕ್ಕೋದು ಸ್ವಲ್ಪ 
ಕನ್ಫ (ಡೆಂಗಾಳ್ಟ. ೨೧೯). [ಕುಯ್ದು (ಆ ಕೊಯ್ಲು) + "ೌಲ] 


25 


45 


೧೯೪೯ 


ಕುರಂಗು 
ಕುರ, "ಕುರು? ನೋ. 
ಕುರ್ಕ (ನಾ). ಗೊರಸು; ಕೊಳಗು: *ಖುರ-ಕುರ” 
(ಶಮದ. ೨೫೫ ಪ್ರಯೋ), "ಕುರೆಪುಟಿ' ಪರಾ. [೮ ಸಂ. ಖುರ) 
ಕುರಊರ್‌ (ನಾ). ಒಂದು ಊರಿನ ಹೆಸರು: ಪುರವಿಷಯೇ ಪೆರಟ 


ಭೋಗೇ ಕುರಊರ ಗ್ರಾಮೋದತ್ತ (ಮೈಆರಿ. ೧೯೧೫, ೪೦-೧೬ ; ?). 
[ಕುರೆ? + ಊರ್ಯು (ಆ ಊರ್‌)] 

ಕುರಂಗ್ಗೆ "ಕುರುಂದ' ನೋ. 

ಕುರಂಗ್ಯ (ನಾ). ೧. ಜಿಂಕೆ; ಚಿಗರೆ; ಹುಲ್ಲೆ: “ಏಣ, ಕುರಂಗಃ, 
ಹರಿಣಃ, ಮೃಗಃ, ಈಳ ಹುಲ್ಲೆ ? (ಹಲಾಯು, ೩೯-೭೬) ; ಸಂಗಳಿಸ 
ಲ್ವೇಟ್ಯುಮೆ ಮಾತಂಗ ವಿ ರೊ ಧಿಗೆ ಕುರಂಗ ಸಂಗರಧರೆಯೊಳ್‌ 
(ಪಂಪಭಾ. ೩-೧೭); ಕುರಂಗದವೋಲ್‌ ತೂರ್ಣಗತಿಪ್ರಯುಕ್ತಂ... 
ಎನಿಸಿತ್ತಾ ರಾಜವಾಜಿದ್ವಯಂ (ರಾಜಶೇ. ೧೨-೧೦೨) ; ಹರಿ ಮಾರ್ಜಾರ 
ಕುರಂಗ ಗಂಡಕ (ಯಾದವ. ೪೫೪); ತುರಂಗಕ್ಕೂ ಕುರಂಗಳ್ಳೂ 
ಸಮವೋ? (ಗಾಜಿ). ೨. ಒಂದು ದೇಶದ ಹೆಸರು: ಪಾಂಚಾಳ 
ಮತ್ಸ್ಯ ಕುರಂಗವಂಗ ಕಳಿಂಗ ಬಂಗಾಳ (ಬಸಪು. ೬-೧೮). ೩. ಚಂದ್ರ 
ಬಿಂಬದಲ್ಲಿರುವ ಜಿಂಕೆಯ ಚಿಹ್ನೆ. "ಕುರಂಗಧರ' ಪರಾ. [ಸಂ.] 

ಕುರಂಗಳ (ನಾ). ಇ ಕುರಂಗ : (ಕ). [ಸಂ.] 

ಕುರಂಗತನು (ಗು). ಜಿಂಕೆಯ ಶರೀರವನ್ನು ತಾಳಿದ ; ಜಿಂಕೆಯಂತೆ 
ವೇಷವನ್ನು ಹೊಂದಿದ: ಕುರಂಗತನು ಮಾರೀಡನಭಿನಯಿಸಿದನು 
ತನ್ನ ಪಾತ್ರಮಂ (ಶ್ರೀರಾಮಾ. ೨೩೧-೯೮). [ಕುರಂಗ್ಕ + ತನ್ಮು] 

ಕುರಂಗಧರ(ನಾ). ಜಿಂಕೆಯ ಆಕಾರದ ಚಿಹ್ನೆಯನ್ನು ಧರಿಸಿದವನು; 
ಚಂದ್ರ: ತುಂಗ ತರಂಗ ಗಾಂಗ ಜಲಸಂಗ ಕುರಂಗಧರೋತ್ತಮಾಂಗ 
(ಶಬಶಂ. ೫-೨೬). (ಸೆಂ. 

ಕುರಂಗನಾಭಿ (ನಾ). ಮೃಗನಾಭಿ; ಕಸ್ತೂರಿ: ಕುರಂಗನಾಭಿಯನು 
ಕೋಜಕೆ ಲೇಪಿಸಿ (ರಾಜಕೀ. ೫-೧೦೭).  [ಕುರಂಗ್ಯ + ನಾಭಿ] 

ಕುರಂಗನೇತ್ರೆ (ನಾ). ಜಿಂಕೆಯ ಕಣ್ಣುಗಳಂತೆ ಚಂಚಲವಾದ 
ಕಣ್ಣು ಗಳನ್ನುಳ್ಳವಳು: ಬಾಳಮೃಣಾಳ ಸೂತ್ರಮಂ ಕಳಶ ಕುಚಾಂತರ 
ಸ್ಥಳದೊಳಾಗಿಸಲಿಲ್ಲ ಕುರಂಗನೇತ್ರೆಯಾ (ಶಾಕುಂತ. ೯೦-೧೪೯). 

[ಸೆಂ. ಕುರಂಗನೇತ್ರಾ (ಕುರಂಗ ಇ ನೇತ್ರ + -)] 

ಕುರಂಗಮುದ್ರೆ (ನಾ). ಪೂಜೆಯ ಕಾಲದಲ್ಲಿ ಉಪಯೋಗಿಸುವ 
ತಂತ್ರಶಾಸ್ರೋಕ್ಕವಾದ ಒಂದು ಬಗೆಯ ಹಸ್ತಮುದ್ರೆ: 
ಅರ್ಥ ಮುಮಸನಿತ್ತು ಮಂತ್ರೋಕ್ತದಿಂ. . . ಕ್ಪಾರದ ಸುಘ ಬಳಕೆಯ 
ಕುರಂಗಮುದ್ರೆಯಲೆಶ್ಚಿ ವಾಮಕರದೊಳಿರಿಸಿ (ನವಮೋ. ೨೨-೨೨). 

[ಕುರಂಗ್ಡ * ಮುದ್ರೆ] 

ಕುರಂಗರಿಪು (ನಾ). ಜಿಂಕೆಯ ಶತ್ರು; ಹುಲಿ; *ಸುರುಚಿರಾಂಗಂ 
ದ್ವೀಪ ಪುಂಡರೀಕಂ ಕುರಂಗರಿಪು ಶಾರ್ದೂಲಂ ಚಮೂರೆವೆನೆ ಹುಲಿ? 
(ಮಂಗರಾ. ೪೭-೭) ; [ಉರಗಿಯನೆಯ್‌] ಪಿಡಿದೊಡದಂ ಕುರಂಗರಿಪು 
ಬೆಕ್ಕು ಕೊಕ್ಕನಂ ತವೆ ಪಿಡಿವಂತಿರೆ ವಿಡಿದುದು (ಯಕೋಡ. ೩-೪೬). 

[ಕುರಂಗ್ಳ * ರಿಪು] 

ಕುರಂಗಾಂಬಕಿ (ನಾ). - ಕುರಂಗನೇತ್ರೆ: ಉಂಗುರವಿದ ನೀನಂಗುಲಿ 

ಗಿಡುತಲಿ ಸಿಂಗರಿಸುವುದು ಕುರೆಂಗಾಂಬಕಿ (ಶಾಕುಂತ. ೧೧. ಅಡಿಟಿ). 
[ಸೆಂ. ಕುರೆಂಗಾಂಬಕೀ (ಕುರಂಗ * ಅಂಬಕ 4 -)) 

ಕುರಂಗು, ಕೊರೆಂಗಿ (ನಾ). ಕೋತಿ; ಕೋಡಗ; ಕಪಿ. "ಕುರಂಗು 
ಕಟ್ಟು? ಪರಾ. ಕೊರಂಗಿ: *ಕನಿಃ, .. ವನೌಕಃ -೯ ಕೋತೀ 
ಹೆಸರುಗಳು, ಕಪಿ, ಕೊರಂಗಿ * (ಸಿದ್ಧಾಂತಿ. ೧೩೪). 

[ಜೀ.ಗ ಶಮಿ. ಮಲ. ಕುರಜ್ಮು] 


ಕುರಂಗುಕಟ್ಟು 


ಕುರಂಗುಕಟ್ಟು (ನಾ). (ಆಲಂ) ಬಿಗಿಯಾದ ಕಟ್ಟು; ಕೋಡಗ 
ಗಟ್ಟು: ಕಯ್ಯಾಲುಗಳನ್ನು ಹೀಗೆ ಕುರಂಗುಕಟ್ಟನಿಂದ ಬಿಗಿದು, 
ಹೊತ್ತುಕೊಂಡು ಬಂದೆವು (ಮಂತ್ರಶ. ೧೧೦-೯). 

[ಕುರಂಗು + ಕಟ್ಟು] 

ಕುರಂಜಿ, "ಕುರುಂದ' ನೋ. ಕ 

ಕುರಂಜ್ಮಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಕಾಶಿಕಿ, 
ವೇಳಾವಳಿ, ಶುದ್ಧಾವಳಿ.. . ಕುರಂಜಿ, .. ಸಯಸೋಧರೆಯೆಂಬ 
ಮೂವತ್ತುನಾಲ್ಕು ರಾಗೆಂಗಳೇ ಭಾಷಾಂಗದಿಂದ ಪುಟ್ಟದುವು 
(ವಿವೇಕ. ೨೩೪) ; ಪರಮಲಲಿತ ಕುರೆಂಜಿ ಲಲಿತಕುರಂಜಿ ಮಂಗಳ 
ಸರೆಸತರ ಮೋಹನದ ರಾಗಂಗಳಲಿ ಪಾಡಿದರು (ಯಾದವ. ೧೧-೪೪). 10 

[ಸೆಂ. ಕುರಂಜೀ) 

ಕುರಂಜೆ (ನಾ). - ಕುರಂಜ್ವಿ : ಬಳಿಕ ಸಮಸ್ತರಾಗಂಗಳೊಳಗೆ ರಾಮ| 
ಕ್ರಿಯೆ... ಕುರಂಜೆ, ಅಹರಿ. , , ಮಧ್ಯಮಾವತಿಯೆಂಬ ಮೂವ 
ತ್ತಾಜು ರಾಗಂಗಳೇ ಮುಖ್ಯಮಾಗಿ ಬಳಿ£ಳ3 ಕೆಯಿಂದಧುನಾತನರೆಲ್ಲಿ 
ಪ್ರಸಿದ್ಧಗೊಂಡಿರ್ಪುವು (ವಿವೇಕ. ೨೩೪). [ಆ ಕುರಂಜ್ಯಿ] 13 

ಕುರಂಟೆ (ನಾ). - ಕುರಂಟಕ : (9. (ಸಂ.] 

ಕುರಂಟಿಕೆ (ನಾ). ೧. ಹಳದಿ ಹೂವಿನ ಗೋರಂಟಿಗಿಡ : “ಕಿಂಕಿರಾತಂ 
ಕುರಂಟಿಕಂ -ಈ ೨ ಗೋರಂಓ* (ಹಲಾಯು. ೩೫-೫೪) ; ಪಲಾಶ 
ಚಂಪಕ ಕುರಂಟಕ (ಯಾದವ. ೧-೩೫); ಪ್ರಿಯಾಳು ಕುರಂಟಕ 
ಕೋನವಿದಾರ... ವೃಕ್ಷಂಗಳು ಸುಮನಸಭರಿತಂಗಳಾಗಿ ಶೋಭಿಸುತ 
ಅತ್ತು (ಪರಾವಿ. ೯೬). ೨. ಬಿಳಿಯ ಗೋರಟಿ ಹೂವಿನ ಗಿಡ: 
*ಸೀತಮಾ ಸಹಚರಿಯು ಕೆಂಪುಗೋರಟಿ ಕಿಂಕಿರಾತಂ ಕುರಂಟಕಂ 
ಬಿಳಿಯ ಗೋರಟಿಯದು? (ಮಂಗರಾ. ೩೭-೧೨೪). (ಸಂ.] 

ಕುರಂಬಿಕೆ (ನಾ). - ಕುರಂಟಿಕ: ಚಾರುಲತಾ ತಕ್ಟೋಲ... 
ಕುರೆಂಟ89 ಕುಜಕವಿದ್ದ ಸಿಂಧುವಾರಾಶೋಕ (ಸೌಗಂಧಿ. ೪೪-೭); 
ಕುರಂಟಕೆ, ಮುಳ್ಳುಗೋರಂಟಿ, ಮುಳ್ಳು ಮದರೆಂಗಿ (ಮೈಔಿಗಿ. ೧೧-೧೯೯). 

[ಸಂ. ಕುರಂಟಕಾ] 

ಕುರಂಟಿಗೆ, ಕುರಬಳೆ, ಕುರಟಿಗೆ, ಕುರುಟಕೆ, ಕುರುಟಗೆ, ಕುರುಡಿಗ್ಗೆ, 
ಕೊರಟಗೆ (ನಾ). ಒಂದು ಬಗೆಯ ಔಷಧಿ ಗಿಡ; ಅಜಶೃಂಗಿ; 
ವಿಷಾಣಿ: ಕು(ಕೊ)ಗ್ಲಿಲ ವರ ಛತ್ರಕಂಗಳನೆ ಮುತ್ತೆ ಕು೫ಂ[ರಂ)ಟಗೆ 
ಯೊಳ್ಳಿ ದಪ್ಪ ಸದ್ದಲರಸದಿಂದೆ ಮದ್ದಿ೯ಸಿರಲ್‌ (ಖಮದ. ೮-೪೫). 
ಕುರಟಿಕೆ : (೪). ಕುರಟಿಗೆ: (6). ಕುರುಟಿಕೆ: "ಹೆಗ್ಗುರುಟಿಕೆ' 
ಪರಾ. ಕುರುಟಿಗೆ: * ಅಜಶೃಂಗಿ, ವಿಷಾಣಿ - ಈ ೨ ಕುರುಟಿಗೆ ? 
(ನಾಚರಾ. ೧೦೦) ; ಕುರುಟಗೆಯಿಂಗುಳಂ ತವಸಿಯೆರ್ಕೆಯ ಪಾಲ್‌... 
ಅಮರೇಂದ್ರವಾಣಿಯೆನಿನ್ಪಿ ನನೆಣ್ಣೆಯೊಳಿಟ್ಟು ಬಿಟ್ಟೊಡಂ (ಲೋಕೋಪ. 
೯-೨೧೪) ; ಎರದ ಹಣ್ಣು ಕುರುಟಗೆ ಹಣ್ಮು ಹೂವಿನ ಬಾಡು... 
ಆಗಮದೊಳ್ಲಿಸದಮಪ್ಪಲ್ಲಾ ಕಂಜೆಮೂಲ ಕದಿರ ಶಾಕಪುಷ್ಪಫಲಾದಿ 
ಗಳಂ (ಶಾಸ್ತ್ರಟೀ. ೫೫-೩) ; ಕುರುಓಗೆ ಕುಮಾರಿ ಯಾಶ್ವರಿವೆರೆಸಿರೆ 
(ಖಮದ. ೫-೭೦). ಕುರುಡಿಗೆ: ಕರಿರೊಕ್ಕಿರಸ, ಕುರುಡಿಗೆರಸ . . . 
ಇವುಗಳ ಮೂರು ಮಾನಕ್ಕೆ ಬೆಲ್ಲ ೧ ಮಾನ (ಎಿನೈವಿ. ೭೨). ಕೊರಟಿಗೆ: 
ಕೊರಟಗೆಸೊ ಪು ಮುರುಗದ ಚಕ್ಕೆ ಚಿತ್ರಮೂಲದ ಬೇರು 
(ವಾತಾಚಿ. ೨೨-೨) ; ಆಲ, ಎಕ್ಕ, ಹೊಂಗೆ, ಮಾವು, ಕೊರಟಗೆ, ಉತ್ತರಣೆ 

| 


25 


80 


35 


40 


೨ ಇವೇ ಮೊದಲಾದ ಕಾಸ್ಕಗಳಲ್ಲಿ ದಂತಧಾವನ ಮಾಡಿ 
ಕೊಂಡು (ಸಕವೈ. ೨೯); ಗುಲಾಬಿ, ಕೊರಟಗೆ ಮೊದಲಾದ ಹೂಪಿನ 
[?) 


ಗಿಡಗಳು (ಶ್ಯಾಮತಾ. ೨೯). 
ಕುರಂದ "ಕುರುಂದ' ನೋ. 


೯೫೦ 


ಕುರಪುಟಿ 


ಕುರಂಭೆ (ನಾ). (?)): ಕುರಂಭದ ಸಂಚಾರ ರಂಭದ ಕೇಡು 
(ನಗೆಮಾ. ೨೦), [?] 

ಕುರಕಪಕ್ರಿ(ನಾ). ಒಂದು ಜಾತಿಯ ಹಕ್ಕಿ: ಇಲ್ಲಿ ಕೆಲವೆಡೆ ಮದಮತ್ತ 
ಕುರೆಕಪಕ್ಷಿ ತನ್ನ ಕೊಕ್ಕು ಗಳಿಂದ ಮರೀಚ ಪಲ್ಲವಗಳನ್ನು ಕುರುಳುತ್ತಿರು 
ವುದನ್ನು ಕಾಣಬಹುದು (ಬಾಣಆ. ೧೬೪). ಗ([ಕುರಕ್ಕ* ಪಕ್ಷಿ) 

ಕುರಕಿಸು, ಕುರಿಕಿಸು (ಕ್ರಿ). ನೋಯಿಸು ; ವ್ಯಥೆಪಡಿಸು; ಹಿಂಸೆ 
ಪಡಿಸು: ಹರಕು ಬಟ್ಟಿಯನುಟ್ಟು ಇರುವೆವು ನೀನೋಡು ಕರುಣದಿಂದೀಗ 
ಕುರಕಿಸದಿರುಯೆನ್ಮ (ಹಮಚ. ೪೮). ಕುರಿಕಸು : ಕುರಿಕಿಸಿ ನಡೆಯುತ 
ಪರಿಕಿಸಿ ನೋಡುತ ( ಹಮಚ. ೨೨). [ಕುರಕು + -ಇಸ್ಕು] 

ಕುರಕು (ಕ್ರಿ). ನೋಯು ; ವ್ಯಥೆನಡು. "ಕುರಕಿಸು' ಪರಾ. [೫] 

ಕುರಕುರಿ, ಕುರುಕುರಿ, ಕುರುಕುರು, (ನಾ). ೧. ತಕರಾರು; ಕೆರಿಕಿರಿ; 
ತಂಟೆ. ಕುರುಕುರಿ: ೧. ಈ ಸಲ ಇರುವುದಕ್ಕೆ ಸ್ವಲ್ಪ ಕುರುಕುರಿ 
ಮಾಡುತ್ತಿದ್ದಳು (ನೈನಿ. ೧೧೨). ಕುರುಕುರು : ೧. ತಿರುಗಿ ಮನಸ್ಸಿ 
ನಲ್ಲಿ ಕುರುಕುರು ಅನಿಸಲಿಕ್ಕೆ ಹತ್ತಿದೆಯೆಂದು ತೊ ರುತ್ತದೆ 
(ಮೂರುದಾ. ೮೭). ೨. ಸೊಕ್ಕು; ಗರ್ವ: ಅವನ ಕುರುಕುರು 
ಹೆಚ್ಚಾಗಿದೆ (ರೂಢಿ). 

ಕುರಕುರಿಮಾಡು - ತಕರಾರು ಮಾಡು; ಅಸಮ್ಮತಿ ತೋರಿಸು: 

ಪರೆಕೀಯರಿಗೆ ವಿಧೇಯರಾಗಿ, ಅನರಿಂದ ಹೇಳಿಸಿಕೊಳ್ಳಲು, ಅನಿಸಿ 
ಕೊಳ್ಳಲು ನಮ್ಮ ಜನರಿಗೆ ಏನೂ ಎನಿಸುವುದಿಲ್ಲ. ಆದರೆ ಅದೇ ತಮ್ಮವರ 
ಕೈಯಲ್ಲಿ ಕೆಳಗಿನವರಾಗಿ ದುಡಿಯಲು ಕುರಕುರಿ ಮಾಡುವರು 
(ಯಕ್ಷಪ್ರ. ೫೩). [*- ಮರಾ. ಕುರಕುರ] 

ಕುರಗ (ನಾ). ಅಕ್ಕಸಾಲಿಗರು ಮತ್ತು ಕಮ್ಮಾರರು ಉಪಯೋಗಿ 
ಸುವ ಅಡಿಗಲ್ಲು; ಅದ್ದಗಣಿ : (ಕ). [1] 

ಕುರಚಿ "ಕುಲುಚು? ನೋ. 

ಕುರಚಿಕಾಡು (ನಾ). ಸಣ್ಣ ಮರಗಳ ಕಾಡು ; ಪೊದರಕಾಡು : (8). 

[ಕುರಚಿ (ಆ ಕುಜುಡು) + ಕಾಡ್ಕು] 
ಕುರಚಿಗಿಡ (ನಾ). ಸಣ್ಣ ಗಿಡ; ಪೊದರು: (8). 
_[ಕುರಚಿ (ಆ. ಕುಜುಚು) + ಗಿಡ (೮ ಗಿಡು)] 

ಕುರಜು "ಕುರುಜು? ನೋ. 

ಕುರಟಕೆ "ಕುರಂಟಿಗೆ? ನೋ. 

ಕುರಟಿಗೆ "ಕುರಂಟಿಗೆ? ನೋ. 

ಕುರಡಿ, (ನಾ). ಎಣ್ಣೆಯಲ್ಲಿ ಕರಿದು ಮಾಡುವ ಒಂದು ಬಗೆಯ 
ತಿಂಡಿ ; ಶಾವಿಗೆ ಸಂಡಿಗೆ: ಶಾವೀಗಿ ಸೈದಾನ ಮಾವಿನುಬ್ಪಿನಕಾಯಿ 
ಮ್ಯಾಲ ಕುರಡೀಯ ಇಡವೂದೆ (ಮಲ್ಲಿಗೆ. ೬೩). 

[*- ಮರಾ. ಕುರವಡ್ಕಾ, ಕುರೋಡ್ಯಾ) 
ಕುರಡ್ಮಿ (ನಾ). (ಕರಾ) ಒಂದು ಜಾತಿಯ ಮಾನು. ([1) 
ಕುರಡೀಕುಠಾರ "ಕುರುಡೀಕುಠಾರ' ನೋ. 
ಕುರಣಿ, ಕುರುಣಿ, (ನಾ). ಉಣ್ಣೆಯ ಹುರಿ: ಕಂಬಳಿಯ ಕುರಣಿಗಳು 

ಅವನ ಮೈಗೆ ಮುಳ್ಳು ಗಳಂತೆ ನಟ್ಟವು (ಬಾಬಲ. ೩೭), ತುರುಬಿನಾಗೆರೆಡು 
ಕುರಣೀಯ ಕಟಗೊಂಡು (ಕನ್ನಜಾ. ೬೨). ಕುರುಣಿ, : “ಕೂದಲು 
ಕಟ್ಟುವ ಮೂರು ಕಾಲ ಉಣ್ಣೆಯ ಎಳೆ? (ಜಾನಕೋ. ೩೯). [1) 
ಕುರತಿರುಗಿ (ನಾ). ಒಂದು ಬಗೆಯ ಗಿಡ; ಚಂದ್ರಶೂರ: ಕುರ್ತಿಗೆ 
ಕುರತಿರುಗಿ (ಮೈಔಗಿ. ೫೦-೯೯೨). [?) 
ಕುರಪುಟಿ (ನಾ). ಗೊರಸು; ಖುರಪುಟ: ಕುದುರೆಯ ಕುರಪುಟ 
ಗಾತದಿ ಇರ್ದುದು (ಎಕ. ೪11, ಸೊರಬ. ೨೯೦-೫ ; 1157). 
[< ಸಂ. ಖುರಪುಟ] 


ಕುರಮಾವು 


ಕುರಮಾವು (ನಾ). ಒಂದು ಔಷಧಿಗಿಡ: ಕುರಮಾವು, ಕುಮಾರ 
(ಮೈಔಿಗಿ. ೬೧-೧೨೨೮). [2] 

ಕುರರ (ನಾ). ಒಂದು ಜಲಚರ ಪಕ್ಷಿ; ಮರಕೂಟವಕ್ಕಿ: 
“ಉತ್ಕೋೋಶಃ, ಕುರರಃ -ಈ ೨ ಮರಕೂಟವಕ್ಕಿ? (ಹಲಾಯು. 
೪೨-೯೬); ಬಕ ಕುರರ ಪಕ್ಷ ವಿಕ್ಷಿಪ್ತ ಕಂಜಕಿಂಜಲ್ಯ ಪುಂಜಸಿಂಜರಿತಾ 
ಚ್ಫೋದಕೆ ಪರಿಪೂರ್ಣತಟಾಕ ಪ್ರಕಟಿ (ಆದಿಪು. ೧-೫೭); ಮರಿಚ 
ವ್ಯಾಕೀರ್ಣಪರ್ಣಂ ಕುರರತನುವಂ . . . ಕೊರ್ನಿಸೆ (ಪುಸ್ತ. ೫-೬೯). 

[ಸಂ.1 

ಕುರರಿ (ನಾ). ೧. ಹೆಣ್ಣು ಕುರರ, --ಕುರವಹಕ್ಕಿ: ಮೊರೆಯಿಡುತಿರ್ದು 
ದವನ ರಾಷ್ಟ್ರದ ಜನಂ ಬೆದಣಕಿ ಕುರರೀಗಣಂಗಳ ತೆಜದೊಳು (ಜೈಮಿಭಾ. 
೨೬-೫೨) ; ಕಂಕವರ್ತಕ ಕುರೆರೀಪ್ಲವ ಪ್ರಕರದಿಂದೆ ವಿರಾಜಿಕುಮುನ್ನತಂ 
ವನಂ (ಹಮ್ಮಾರ. ೫-೭೨) ; ಕರೆಯ ಮೇಲ್ಲಡೆ ನಭದಿ ಹಾರಿಯುಂ 
ಮಾನಿಗೆರಗುವ ಮುನ್ನ ನಿಲ್ಲುವ ಕುರರಿಯಂತೆ (ಶ್ರೀರಾಮಾ. ೨೩೦-೬೮). 
೨. ಹೆಣ್ಣು ಕುರಿ: "ಏಡಕೆ, ಮೇಷಿ, ಕುಜ? (ನಾಚಿರಾ. ಕಿ). 

[ಸಂ. ಕುರರೀ) 

ಕುರವ (ನಾ). ೧. ಕೆಟ್ಟ ಶಬ್ದ; ಕಿರಿಚಲು ಶಬ್ದ: ಕಾಯ್ಕಿರ್ಕುಟಾಂ 
ದಿರ್ಕುಆ್‌ಸೆ ಕುರವದಿಂ ಕೂಡೆ ನೆತ್ತರ್‌ ತೆರಳ್ಳು ಣ್ಮುವಿನಂ ಮೈಯೆಲ್ಲಮಂ 
ಜರ್ಜರಿಸಿ (ಸುಕುಮಾ. ೭-೩೫). ೨. ಒಂದು ದೇಶದ ಹೆಸರು: 
ಇರ್ವರುಂ ತೆಂಕಣಕುರವದೊಳ್‌' ಮೂಲಂ ಪಳಿತೋಪೆಮಾಯುಷ್ಯರಾಗಿ 
ಫು ಟ್ಟ ದೆರ್‌ (ಪಂರಾಮಾ. ೧೬-೭೧ ವ); ಮಂದರದಿಶಾನನದುತ್ತರ 
ಕುರವದೊಳು (ಶಾಸ್ತ್ರಟೀ. ೨೯-೩). ೩. ಒಂದು ಜಾತಿಯ ಜಲಚರ 
ಪಕ್ಷಿ: “ಚಕೋರಹಾರೀತ ಕುರವ ಕಾರಂಡವ ಲಾನಕ ಜೀವಂಜೀವಕ 
ಶಾರಿಕಾದಿಗಳ್‌ ವಿಹಗಣಾತಿಯಕ್ಕುಂ” (ವಸ್ತುಕೋ. 
೪. ೭ ಕುರವಕ. [ಸಂ.] 

ಕುರವಂಜಿ “ಕೊಅವಂಜಿ' ನೋ. 

ಕುರವಂಜಿ ನೃತ್ಯ (ನಾ). [ನಾಟ್ಯ] ಒಂದು ಬಗೆಯ ನೃ ತೃ: 
ಕುರನಂಜಿ ನೃತ್ಯವು ಸಂಪದ್ಭರಿತ ಕಲಾತ್ಮಕ ನೃತ್ಯಮಾರ್ಗ 
(ಭಾರಜಾ. ೧೨೪). [ಕುರವಂಜಿ (೮. ಕೊಆವಂಚಿ) + ನೃತ್ಯ] 

ಕುರವಕ (ನಾ). ೧. ಕೆಂಪು ಹೂವಿನ ದೊಡ್ಡ ಗೋರಂಟಿ; ಮದರಂಗಿ 
ಗಿಡ: *ರಕ್ತಂ ಕುರವಕಂ?' (ವಸ್ತು ಕೋ. ೩೮-೩೪); ಉನ್ನತ 
ಕುಚತಟಘಾತದೊಳೆ ಕುರವಕಂಗಳಂ ಫು ಬ್ಬ ತಂಗಳ ಂ ಮಾಡಿಯುಂ 
(ಆದಿಪು. ೧೧-೧೩೦ ವ); ಮರುಗದ ಮಡಿಯೊಳ್‌ ಕತ್ತುರಿಯಂ 
ಚೆಲ್ಲೆಂಬ ಕುರವಕವನಸ್ಪಿ ಅಂಕುರಿಸೆಂಬ (ನಂಬಿರ. ೧೪-೩೮) ; ಸುರಗಿ 
ಶ್ಯಾವಂತಿ ಸುರಹೊನ್ನೆ ಕುರವಕ ವಕುಳ (ರುಕ್ಕಾಂಗ. ೧೨-೨೩). 
೨. ಒಂದು ಜಾತಿಯ ಹಕ್ಕಿ: ಪಿಕ ಚಕ್ರವಾಕ ಚಳೋರ ಸಾರಸ 
ಹಂಸ ಬಕ ಕುರವಕ ಕಾರೆಂಡ ಶುಕ ನೀಲಕಂಠ . . . ನಿಕರೆದಿಂದದು 


೪೩-೨೧). 


ಸೊಗಯಿಪುದು (ಕುರಾಸಾಂ. ೪-೫೧). [ಸಂ] 
ಕುರವಿ, (ನಾ). ಗುಬ್ಬಚ್ಚಿ; ಗುಬ್ಬಿ: ಆ ಕೋಡಗಿ ಕಾಡಕೂಡಿ ಕುರವಿ 


ಯಾಗಿರ್ದುದು (ಪುಣ್ಯಾಸ್ತ್ರ. ೪-೫೩ ವ). 
[ದೇ. 1 ತಮಿ. ತುಳು. ಕುರವಿ] 
ಕುರವಿ (ನಾ). ಒಂದು ಗಿಡದ ಹೆಸರು: “ಕಾರಿ [ಪಾಠಾಂ. ಕ]ಕವುರಿ 
ಕುರವಿಯಕ್ಕುಂ ” (ಮಂಗರಾ. ೩೫-೧೪). ಕ್ಷಿ 
ಕುರಳಿಗದ್ದಿಗೆ (ನಾ). ಮಣ್ಣನ್ನು ಅಗೆಯುವ ಒಂದು ಸಾಧನ; 
ಗುದ್ದಲಿ (?) : ಮಟ್ಟ ಅಗಿವಂಥ ಮರನು, ಇದಕೆ ಕುರಳಿಗದ್ದಿಗೆಯೆಂಬ 
ಹೆಸರು (ಖಡ್ಗಟೀ. ೨-೩೧). [ಕುರಳ್ಳಿ * ಗದ್ದಿಗೆ) 
ಕುರಳು "ಕುರುಳ್ಕ್‌' ನೋ. 


೧೯೫೧ 


ಕುರಿತನ 


ಕುರಾಡ (ನಾ). ಗೋಡೆಯಲ್ಲಿ ನೆಡುವ ದಸಿ; ಗೂಟಿ: ನವರತ್ನದ 

ಗೋಡೆ ರದದ ಕುರಾಡಗಳ ವಿರಳ ಫಲವಸ್ತುಗಳ ಧವಳೇಕ್ಸುದಂಡ 

ರಂಭಾಸ್ತ್ರಂಭವಾ ದಿವ್ಮಭವನಗಂಭಗಳೊಳೊೊಪ್ಪಿದುವು (ಕಂನವಿ.೨೨-೭೩). 
[4- ಮರಾ. ಖುರಾಟ] 


5 | ಕುರಾನ್‌ "ಕುರಾನು' ನೋ. 


ಸಾ 


0 


ತ 
ಳೂ 


20 


30 


ಇ 
೦ಎ 


45 


ಕುರಾನು,ಕುರಾನ್‌, ಖುರಾನ್‌, ಖುರಾಣ (ನಾ). ಮಹಮ್ಮದೀಯರ 
ಧರ್ಮಗ್ರಂಥ: ಸಕಲವೇದಶಾಸ್ತ್ರಗಳನ್ನು . . . ಬೈಬಲನ್ನು, 
ಕುರಾನನ್ನು, ಜೈನಬಾದ್ಧರ **» ಗ್ರಂಥಗಳನ್ನು ಸೀಖರ ಗ್ರಂಥಸಾಹೇಬ 
ವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ (ಧರ್ಮಸಾ. ೩). ಕುರಾನ್‌: ಮೌಲ್ವಿ 
ಸಾಕ್ಷಿಗಳ ಮುಂದೆ ಕುರಾನಿಗೆ ಅನುಸಾರವಾಗಿ ಮದುವೆಯಾಗಿ 
(ಬಂಕಿಮ. ೨೨೪); ಈ ಎರಡನೆಯ ಸೂಕ್ತಿಯಲ್ಲಿ ಸಂಪೂರ್ಣ ಕುರಾನ್‌ 
(ನಗೆಹೊ. ೬೭). ಖುರಾನ್‌ : ಖುರಾನ್‌ ಎಂಬ ಗ್ರಂಥವನ್ನು ಅವರು 
ಓದಿ ಕೃತಾರ್ಥರಾಗಬೇಕೆಂದು... ಉಪದೇಶ ಮಾಡಿದನು 
(ಪೈಮಹ. ೨೩). ಖುರಾಣ: (8). [(-ಅರ. ಓಂ. ಕುರಾನ್‌] 

ಕುರ್ಕ, "ಕುಖ್ಕಿ' ನೋ. 

ಕುರ್ಕಿ (ಕ್ರಿ). ಬಾಗು; ಬಗ್ಗು; ಡೊಂಕಾಗು: ಜೋಲ್ಡ ಪುರ್ಬು 
ಕುಳಿದಕ್ಷಿಯುಗಂ ತುಟಯಾರ್ದ್ರ ಬೋಡ ಬಾಯ್ತೆಕೆ , . , ಸೆರೆಮಸ 
ಗಿರ್ದಕಾಲ್‌ ಕು[ಪಾಠಾಂ. ಮು]ರಿದ ಬೆನ್ನು (ಧರ್ಮಪ. ೩-೨೬). [?) 

ಕುರ್ಮಿ "ಕುಅ್ಕಿ' ನೋ. 

ಕುರಿಕಾರ (ನಾ). ಗುರಿಕಾರ (?): ಇದೆ ಬಾಳುವವನು ಕೂಡಂಬೆಲಾ 
ಭಯಿರಣ ಕುರಿಕಾರ ಕಾಂತುಮೆ ಲಂಟರು (ಸಾಇಎ. ೧೯೨೯, 
ಕಾರ್‌'ಕಲ್‌. ೫೨೪-೨೪, ೨೫; 1456). [?) 

ಕುರಿಕಿಸು "ಕುರಕಿಸು? ನೋ. 

ಕುರಿಕು "ಕುಲುಂಕು? ನೋ. 

ಕುರಿಕುರಿ (ನಾ). ೧. ಕಿರಿಕಿರಿ; ಬೇಸರ; ವ್ಯಥೆ; ಅಸಮಾಧಾನ: 
ಏನ ಕಷ್ಟಿದ್ದರೂ ಈಗ ಕುರಿಕುರಿ ಯಾಕ (ಬಾಂಡಾಯ.೧೭). ೨. ಕುತೂ 
ಹಲ; ಔತ್ಸುಕ್ಯ; ಉತ್ಕುಂಕೆ: ಪಟದ ವಿಷಯದಲ್ಲಿ ಶೋಧಮಾಡುವ 
ಕುರಿಕುರಿಯಿದ್ದರೆ ಅವರಿಗೆ ಈ ಕೆಲವು ಸಮಸ್ಯೆಗಳನ್ನು ಸೂಚಿಸಬಯಸು 
ತ್ತೇನೆ (ಗಾಳಿಪ. ೫). (ಪ್ರಾ. ಕುರುಕುರಿಅ ; ಮರಾ. ಖರಖುರೀ] 

ಕುರಿಕೆ "ಗುಟುಕು? ನೋ. 

ಕುರಿಕ್ಕೆ "ಕುಜುಕಿ' ನೋ. 

ಕುರಿಗಳ್ಳೆ "ಕುಟಾಗಳ್ಳ' ನೋ. 

ಕುರಿಗಾಯಿ (ನಾ). ಕುರಿಗಳನ್ನು ಕಾಯುವವನು; ಕುರುಬ: 
ಕುರಿಗಾಯಿ ಬರುವುದನೆ ಕಾದು ಕುಳಿತಿರುವಷ್ಟೆ (ಮೂರುನಾ. ೧೨೬-೯೦೦). 

(ಕುರ್ಕಿ (೮ ಕುಲ್ಕಿ) * ಕಾಯ್ಕಿ (ಆ ಕಾಹಿ)) 
ಕುರಿಗಿಡ (ನಾ). ಒಂದು ಬಗೆಯ ಔಷಧಿಗಿಡ : (ಮೈಔಗಿ. ೯-೧೫೨). 
(1) 
ಕುರಿಗೆಲೆ (ನಾ). ಒಂದು ಬಗೆಯ ಔಷಧಿಗಿಡ: (ಮೈಔಗಿ. ೨೯-೫೬೦). 
[?) 

ಕುರಿಗೊಲೆ (ನಾ). ೧. ಕುರಿಯಕೊಲೆ: ಸಂತೆಮಾಳದಲ್ಲಿರುವ 
ಮಾಂಸದಂಗಡಿಯಲ್ಲಿ ಪ್ರತಿದಿನ ಕುರಿಗೊಲೆಗಳಾಗುತ್ತಿವೆ (ರೂಢಿ)- 
೨. (ಆಲಂ) ಅಸಹಾಯೆಸ್ಥಿ ತಿಯಲ್ಲಿರುವವರ ಕೊಲೆ ; ಭೀಕರವಾದ 
ಕೊಲೆ; ಕಗ್ಗೊಲೆ: ಮತ್ತೇತಕಿತರರೆಂ ನೂಂಕುತಿರ್ಪರು ಬರಿದೆ ಕುರಿ 
ಗೊಲೆಗೆ (ಶ್ರೀರಾಮಾ. ೭೮೮-೧೯೫). ([ಕುರ್ಕಿ (೮ ಕುಜಕ್ಕಿ) 4 ಕೊಲೆ] 

ಕುರಿಜು "ಕುರುಜು? ನೋ. 

ಕುರಿತನ "ಕುಅೌತನ' ನೋ. 


ಕುರಿತೆರಿಗೆ 


ಕುರಿತೆರಿಗೆ (ನಾ). ಕುರಿಯಮೇಲೆ ಹಾಕುವ ತೆರಿಗೆ: ಕಂಮಾಆ ತೆಜಾಗೆ 
ಕುರಿತೆರಿಗೆ ಮಾದಾರಿಗೆ ಉಪಿನಕಾವಲಿ ಸುಂಕ (ಎಕ. ೫1೪, ಗುಂಡ್ಲು ಪೇ. | 
೧೨೯-೮೪; 1521). [ಕುರಿ (ಆ ಕುಜಕ್ಕಿ) + ತೆರಿಗೆ (ಎ ಕೆಜಿಗೆ) i 

ಕುರಿದರಿ "ಕುಲಿದಟ್ಲೂ? ನೋ. 

ಕುರಿಪಾಣಿ (ನಾ). (9): ಶಿನ್ಯ ಮೂಲ್ಯ ಸುವಸನಗಳು ಸಹ 
ನವ್ಮಭೂಸಣವಿರಲಿ ಸಜ್ಜನ ಸೇವ್ಯರಹ ಮುನಿವರರು ಕುರಿಪಾಣಿಗಳು 
ಬಂದಿರಲಿ (ಅರಾಮಾ, ೨-೨-೭). [?] 

ಕುರಿಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ, -ಹೆಂಬು: 
(ಮೈಡಗಿ, ೬೫-೧೫೨೫). [ಕುರಿ? + ಬಳ್ಳಿ] 

ಕುರಿಬುದ್ಧಿ (ನಾ). ೧. ಕುರಿಯ ಬುದ್ಧಿ. ೨. (ಆಲಂ) ಮಂದ 
ಬುದ್ಧಿ ; ಸ್ವಂತ ವಿವೇಚನೆಯಿಲ್ಲದೆ ಇನ್ನೊಬ್ಬರನ್ನು ಅನುಸರಿಸುವ 
ಬುದ್ಧಿ: ಇದು ಜನರ ಕುರಿಬುದ್ಧಿಯನ್ನು ಮಾತ್ರ ತೋರಿಸುತ್ತದೆ 
(ಧ್ವನ್ಯಾಲೋ. ೧೧೯). [ಕುಕ್ಕಿ (ಆ ಕುಲ್‌) * ಬುದ್ಧಿ] 

ಕುರಿಬೆಳ್ಳಿ (ನಾ). ಶುದ್ಧವಾದ ಬೆಳ್ಳಿ; ಚೊಕ್ಕ ಬೆಳ್ಳಿ: ಮುಂಗೈಗೆ 
ಒಂದೊಂದು ಸೇರು ಕುರಿಬೆಳ್ಳಿಯಿಂದ ಮಾಡಿದ ಬಳೆಗಳು 
(ಸುವಸಂ. ೫೩). [ಆ ಖುಕೆ + ಬೆಳ್ಳಿ) 

ಕುರಿಹಿಂಡು "ಕುಅವಿಂಡು' ನೋ. 

ಕುರು, ಕುರ್ಕ ಕುರುವು, (ನಾ). ೧. ಕೀವು, ರಕ್ತಗಳಿಂದ ಕೂಡಿ 
ಮೈಮೇಲೆ ಏಳುವ ಗುಳ್ಳೆ, ಗಡ್ಡೆ: “ಕುರು ಗಡುವೆನಿಕ್ಕು”'(ಮಂಗರಾ. 
೧೧೩-೨); ಕ್ಷಾರೆಗುಡಂಗಳನೆ ತೊಡೆಯೆ ಮೇಣ್‌ ಕುಜು£ರು]ಕಡುಗುಂ 
(ಲೋಕೋಪ. ೯-೧೬೦) ; ಕುರುವೊಂಡೇಟಲ್‌' ಮೊದಲಾಗಿರೆ ಸೈರಿಸ 
ಬಾರೆದು (ಧರ್ಮಾಮೃ. ೯-೮೩) ; ಕರಗುಗುಮೇಖಸಕ್ಬೊರೆಯೆನಿಪ್ಪಕುರುವುಂ 
ಕ್ಷಣಡೊಳಿ್‌ (ಕಾವ್ಯಾವ. ೨೭೧) ; ಜ್ವರನದೆಯ್ದೆ ಕುರುವಡೆಯ್ದೆ ಗ್ರಹಣೆ 
ಯಲ್ಲಿ ಕ್ಷಯವದಲ್ಲಿ (ಸಾನಂಚ. ೯-೧೬೯ ರ). ೨. (ಆಲಂ) ನಿರಂತರ 
ವಾದ ವೇದನೆ: ಎಂತುಂ ಕುಜಂ£ರು3]ಪೋದುದೆ (ರಾಮಾಶ್ವ. ೩೫-೧). 
ಈುರೈ:೧. ಕಂಕುಳೊಳಗಿನ ಕುರಸಲ್ಲ ಕೊಂಕಣಿಗರನೆರೆ ಸಲ್ಲ(ಹಾಸ್ಯಮಂ. 
6); ಕುರದ ಮೇಲೆ ಬೊಕ್ಕೆ ಮೂಡಿದಹಾಗೆ (ಗಾದೆ). ಕುರುವ, : 
೧. ನರವು ಮಗುನಿಗೆ ಹೊಲ್ಲ ಕುರುವು ಕುಂಡೆಗೆ ಹೊಲ್ಲ (ಸರ್ವಜ್ಞ.೭೨೪); 
ಕುರುವಿನಷ್ಟು ನೋವಿಲ್ಲ, ನೋಡ ಬರುವ ನಾರಿಯಿಲ್ಲ (ಗಾದೆ). 

ಕುರುನಿನ ಮೇಲೆ ಬೊಕ್ಕೆ-ಕಷ್ಟದಮೇಲೆ ಬರುವ ಕಸ್ಟ: 90 
ಕುರುನಿನ ಮೇಲೆ ಬೊಕ್ಕೆ ಎದ್ದಂತಾಗಿ ಸಂಕಟ ಮತ್ತಸ್ಟು ಹೆಚ್ಚಾಯಿತು 
(ನಮ್ಮೂರ. ೧೨೩). 
[ಡೇ. | ತಮಿ. ಮಲ. ಕುರು; ತುಳು. ಕುರಿ; ತೆಲು. ಕುಜುಪು; 

ನಾಯ್ಕಿ. ಕುರುಪ್‌ ; ಪರ್ಜಿ, ಕುರ್‌; ಕುನಿ. ಕೂರು) 

ಕುರು "ಕುಟ್ಯು' ನೋ. ಸ 

ಕುರ್ಕು (ನಾ). ೧. ಅನ್ನೆ; ಪಕ್ಚವಾದ ಓದನ. ೨. ಚಂದ್ರವಂಶದಲ್ಲಿ 
ಹುಟ್ಟಿದ ದೊರೆ; ಕೌರವ ಪಾಂಡವರ ವಂಶಕ್ಕೆ ಮೂಲ ಪುರುಷ. 
"ಕುರುವಂಶ? ಪರಾ. ೩. ಒಂದು ದೇಶದ ಹೆಸರು: ಗೌಳಸಾಂಧ್ರ 
ಕಳಿಂಗ ಕುರುನೇಪಾಳ ನಿಷಧ ವಿದರ್ಭಧರಣೀಪಾಲತತಿ ಸಂದಣಿಸಿದುದು 
ಸಾಕೇತನಗರಿಯಲಿ (ತೊ ರರಾ. ೧-೭-೧೮); ಕುರುಧರಣೀವರತರು | 
ಕುಠಾರ ಪರಾಕು (ಯಾದವ. ೩-೧ ವ). ೪, ಕುರುವಂಶದ ದೊರೆಗಳು ; 
ಕೌರವರು. "ಕುರುವೈರಿ' ಪರಾ. ೫. ಕುರುಜೀಶದ ಜನ. ([ಸಂ.) 

ಕುರುಂಕುರುಂ, ಕುರುಕುರ್ಕು (ನಾ). ಕರಿದ ಅಥವಾ ಹುರಿದ ತಿನಿಸು 
ಗಳನ್ನು ತಿನ್ನುವಾಗ ಉಂಟಾಗುವ ಶಬ್ದ: ಅವನು ಕುರುಂ ಕುರುಂ 
ಎಂದು ಚಕ್ಕುಲಿ ತಿಂದ (ರೂಢಿ). ಕುರುಕುರು: ಮಕ್ಕಳೊಂದಿಗೆ | 45 
ಕುಳಿತು, ಕುರುಕುರು ತಿಂದು ಹೊರಜಗ ಮರೆಯಿರಿ (ನೆಲಮು. ೧೩). [?) 


0 


EE 
ಹಿಮ ಕಾಜು ಹಾ 
ಅ ಲ lak 


೧೯೫ 


6 ಕುರುಂಬೆ 


ಕುರುಂಗ (ನಾ). ಒಂದು ಪಕ್ಷಿಯ ಹೆಸರು (?): ತೆಂಗು ಕೊಂಗು 
ಕಾನಲರಲರಂಜೆಗಳ್ಳೆ ಗುವ ಕೊಂಚೆಬೆಂಚೆಗಳಿಂ ಭೃಂಗಕುರಂಗ ಪುರುಳಿ 
ಗಿಳಿನಳಿನಮುನಂಗೊಳಲೊಪ್ಪಿ ಹವಲ್ಲಿ (ಅನಂಡ. ೧-೧೦೯). [?] 
ಕುರುಂಜಿಗೆ, ಕುರುಚಿಗೆ, ಕುರುಜಿಗೆ (ನಾ). ೧. ವ್ಯವಸಾಯದ 
ಒಂದು ಉಪಕರಣ; ನೆಲದ ಹುಲ್ಲನ್ನು ಕೆತ್ತಿ ತೆಗೆಯಲು ಉಪ 
ಯೋಗಿಸುವ, ಹರಿತವಾದ ಅಲಗನ್ನುಳ್ಳ ಒಂದು ಸಲಕರಣೆ; 
ಉಜ್ಜಾರಿ; ಕೆತ್ತುವಾರೆ: ಕುಡನಂ ಕುಳಿನಂ ಕುರುಂಜಿಗೆ [ಪಾಠಾಂ. 
ಕುರುಂದಿ]ಯಂ ಕುಡರೆಂದುಂ ಪೆಜರ್ಗೆ (ಸಮಪ, ೫-೧೬) ; ಕಂಡು 
ಗೋಲಂ ಕೂರಿಗೆಯಂ ಕೊಡಲಿ ಕುರುಂಜಿಗೆಯನಗಳ್ತ್ವ ಹರಗುವ ಕುಡಿನಂ 
ಬಡಿನಿರಿಸುವ ಮುಟ್ಟಂ ಕುಡಲಾಗದು ಪೆಜರ್ಗೆ ಮಾಜಲಾಗದು ಜೈನರು 
(ಶಾಸ್ತ್ರಟೀ. ೫೧-೭). ೨. ಕಾವಲಿಯಿಂದ ದೋಸೆ, ಮೊದಲಾದು 
ವನ್ನು ಎತ್ತುವ ಸಾಧನ; ಮಗಚುವ ಕೈ ; ಖಡಚಿ. ಕುರುಚಿಗೆ: 
೧. ಎರಡುಸಾರಿ ಕುಂಟಿಯನ್ನು ಎತ್ತಿ ಕುಡಕ್ಕೆ ಸುತ್ತಿಕೊಂಡಿದ್ದ ತೆಮಟಿ 
ಯನ್ನು ಕುರುಚಿಗೆಯಿಂದ ತೆಗೆಯುವುದಕ್ಕೆ ಇವನ ರಟ್ಟಿ ಬಿದ್ದು 
ಹೋಗಿದ್ದವು (ಬೆಳು ಮ. ೨೬೯). ಕುರುಜಿಗೆ: ೧. ಕುರುಜಿಗೆಯಾ 
ಕಾರದ ರಸನೇಂದ್ರಿಯಮುಂ (ಶಾಸ್ತ್ರಟೀ. ೧೧೮-೪); ಕುರುಜಿಗೆಯೆ 
ಈಸಿಕೊಟ್ಟು ಕಳುಪಿದಡೆ (ಕಗವಿ. ೧೫೧-೨೬). [2] 
ಕುರುಂದ, ಕುರಂಗ್ಳ, ಕುರಂಜಿ, ಕುರಂದ (ನಾ). ಬಹುಗಟ್ಟಿಯಾದ 
ಒಂದು ಖನಿಜ; ನೀಲಿ, ಬೂದು, ಕೆಂಪು, ಕಪ್ಪುಬಣ್ಣವುಳ್ಳ 
ಒಂದು ಕಲ್ಲು; ಕುರುವಿಂದ : ಕುರುಂದದ ಕಲ್ಲು ಅಲೂನಿಂನದಿಂದ 
ಹುಟ್ಟುವ ಕಾರಣ ಇದು ಮೇಲಿನ ರತ್ನಜಾತಿವರ್ಗಡೊಳಗೆ ಬರುತ್ತದೆ 
(ಮುಂಬಯಿ. ೪-೪೫). *ಶುರೆಂಗೈ : *ಕುರುಂದ; ಕುರಂಗದಕೆಲ್ಲು ” 
(corundum. ಇಂಕನಿ). ಕುರೆಂಜಿ, : (ಕ). ಕುರೆಂದ: ಕುರಂದದ 
ಕಲ್ಲಿನ ಪುಡಿ (ಮುಂಬಯಿ. ಕಿ. ೪-೧೫೮). 
ಕುರಂಗದಕಲ್ಲು - ಬೀಸುವ ಕಲ್ಲಿಗಾಗಿ ಉಪಯೋಗಿಸುವ ಕಲ್ಲು: 
“ಬೀಸುವ ಕಲ್ಲಿಗಾಗಿ ಉಪಯೋಗಿಸುವ ಗಟ್ಟ ಕಲ್ಲು ; ಕುರಂಗದ ಕಲ್ಲು: 
ಮಸೆಗಲ್ಲು ; ಸಾಣಿಯ ಕಲ್ಲು? (Burr. ಇಂಕನಿ). 
[?. ! ತಮಿ. ಕುರುನ್ಹ ; ತೆಲು. ಕುರವಿಂದ, ಕೋರಿನ್ನ. / ಸಂ. 
ಕರುವಿಂದ ; ಮರಾ. ಕುರನ್ಮ] 
ಕುರುಂಬ "ಕುಟುಂಬ? ನೋ. 
ಕುರುಂಬಳೆ "ಕುರುಂಬಾಳೆ' ನೋ. 
ಕುರುಂಜಾಳೆ, ಕುರುಂಬಳೆ (ನಾ). ಅಡಕೆ, ತೆಂಗಿನ ಹೂಗಳ 
ಗೊಂಚಲನ್ನು ಮುಚ್ಚಿಕೊಂಡಿರುವ ಕವಚ; ಹೊಂಬಾಳೆ: 
ಕುರುಂಬಾಳೆಯನ್ನು ತಂದು ಒಲೆ ಹೊತ್ತಿಸಿದರು (ಢಿ). ಕುರುಂಬಳೆ : 
ಕುರುಂಬಳೆ ಕರಿಕು ಹಲ್ಲು ತಿಕ್ಕಲು ಒಳ್ಳೆಯದು (ರೂಢಿ). [1] 
ಕುರುಂಬಿಕೆ (ನಾ). ಕುರುಬನ ಸ್ಥಿತಿ; ಕುರಿಗಳನ್ನು ಸಾಕುವ 
ಅಥವಾ ಮೇಯಿಸುವ ವೃತ್ತಿ; ಕುರಿಸಾಕಣೆ: ತಮಿಳರೂ ಪ್ರಾಚೀನ 
ಕಾಲದಲ್ಲಿ ಹಟ್ಟಿಕಾರೆ ದನಕಾರರೇ ಆಗಿದ್ದರು. ಆ ಜನಾಂಗದ 
ಪ್ರಾಥಮಿಕ ಅವಸ್ಥೆಯೂ ಕುರುಂಬಿಳೆಯೆ ಎಂದೂ ಪ್ರತಿಪಾದಿಸಿದ್ದಾರೆ 
(ಕರ್ಣಾಪೂ. ೧೭). [ಕುರುಂಬ (ಆ ಕುಜಾಂಬ) + -ಇಕೆ] 
ಕುರುಂಬು "ಕುಲುಂಬ್ಕು' ನೋ. 
ಕುರುಂಬೆ, ಕುರುಬ್ಕು, ಕುರುಬೆ (ನಾ). ಬಹಳ ಎಳೆಯ ತೆಂಗಿನ 
ಕಾಯಿ; ಎಳೆಯ ಕಾಯಿ: (8). ಕುರುಬ್ಕು: ಅದಿನ್ನೂ ಕುರುಬು; 
ಎಳನೀರಲ್ಲ (ರೂಢಿ). ಕುರುಬೆ: ಚಾರು ಚುಂಬಕವು ನಾರಿಕೇಳದೆ 
ಕುರುಬೆಯಂತೆಸೆಯೆ (ಯಾದವ. ೪-೨೫). 
[ದೇ. ॥ ತಮಿ. ಕುರುಮ್ಪೈ ; ಮಲ. ಕುರುಮ್ಚ ; ತುಳು. ಕರುಕ್ಕು] 


ಕುರುಕಲ್‌ ೧೯೫೩ ಕುರುಚೆ 


ಕುರುಕೆಲ್‌ (?) (9): ಭೂಮಿ ಪರ್ವಿದಂತೆ ಸೀಗೆಪುಟ್ಟಯನಳವನಂತೆ| | ಕುರುಕುಳೆ "ಕುರುಕುಲ' ನೋ. 
ನೊಳಗೆ [ಪಾಳಾಂ, ಸೆ] ಕುರುಕಲ್ಕಿ (ಪಾಳಾಂ. ಲಿ]ಕ್ಕುವ ಪಯಣ ಕುರುಕ್ಷಂದಲ್ಷಿ (ನಾ). ಒಂದು ನಾಡಿನ ಹೆಸರು: ಆಯ್ಯಪದೇವನ 


ದಂತಿರ್ನೀಡು ನೃತ್ಯದೆಂತೆ ತಾಳ... ಮತ್ತಮೆನಿತಾನುಂ ತೆಜದ ಮಗಂ ಗನ್ನರಸಂ ದಚಿಕಿಗವಾಡಿಯ ಕುರುಕ್ಷನ್ನಲಕ್ಸಿಯನಾಳುತ್ತಿರೆ 
ಮರೆದುಜುಗಲ್ಲಳೊಳಗೆ (ಬಂಹರಿ. ೨-೩೮ ವ). [?1 (ಎಕ. 720, ಹೊಸಕೋ. ೧೧೧-೪; 997). [1] 
ಕುರುಕಲು "ಕುಜುಕಲು' ನೋ. 5 | ಕುರುಕ್ಷೇತ್ರ (ನಾ). ೧. ಪಾಂಡನರಿಗೂ ಕೌರವರಿಗೂ ಯುದ್ಧ ನಡೆದ 


ಕುರುಕಲುತಿಂಡಿ (ನಾ). ಕುರುಂಕುರುಂ ಶಬ್ದವಾಗುವಂತೆ ಅಗಿದು 

ತಿನ್ನುವ ತಿನಿಸು; ಹುರಿಗಾಳು ಮೊದಲಾದ ತಿಂಡಿ: ಬಾಯಿ ಚಪಲರಿಗೆ 
ಕುರುಕಲು ತಿಂಡಿಯ ಆಸೆ (ರೂಢಿ). 

[ಕುರುಕಲು (ಆ ಉಜುಳಲು) * ತಿಂಡಿ] 

ಕುರುಕು, "ಕುಜುಂಕು' ನೋ. 

ಕುರುಕ್ತು, ಕುಲುಕ್ಕು (ಕ್ರಿ). ಮೆಲ್ಲನೆಹೇಳು; ಗುಣುಗುಟ್ಟು ; | 
ಗುಂಯಿಗಟ್ಟು : “.. . ಜಯಾಕಟಾಕ್ಷದಿಂ ಕರಗಿಪುದೆನ್ನನೆಂದೊಸೆದು 
ನೀಂ ಕೃಸೆಯಿಂದಲೆ ಹಂಪೆಯಾಳ್ವನೆ ಎಂದು ಕುರುಕುತ್ತಿರುವನು ೪. [ಆಲಂ) ೆಂಹಕ್ಷೇತ್ರ; ರಣರಂಗ: ಒಂದು ವಾರದಿಐದ ಅವರ 
(ತುಂಗಧ. ೧೬). ಕನಿ ಲು ಕ್ಕೂ: ಎಷ್ಟಾದಡಂ ಜಪವನುಲುಕುತಂ ಮನೆಯೊಂದು ಕುರುಕ್ಷೇತ್ರವಾಗಿದೆ (ರೂಢಿ). [ಕುರು * ಕ್ಷೇತ್ರ] 


ಪ್ರದೇಶ --ಯುದ್ಧ ಭೂಮಿ: ನರರಥಂ ತೂಳ್ಹಾ ಕುರುಕ್ಷೇತ್ರ ದಿಂಪಡುನೆ 
ಕುಲುಕುತಂ (ಷತಿಲ. ೫-೬೫) ; ಲಲನೆಯರೊಡನೆ ನಕ್ಕಾಡುತ ಜಪಗಳ |15| ಕುರುಗಂಟು *ಕುಜುಗಂಟು' ನೋ. 


ಣ್ಥಾವುದು ಪೋಗೆ 'ಫೋಗಡಿಸುನೆಂ. (ಸಂಪಭಾ. ೧೦೨-೫). ೨. ಒಂದು 
ಪುಣ್ಯಕ್ಷೇತ್ರ; ತೀರ್ಥಸ್ಥಳ: ಇದಂ ಕಾಯದೆ ಕಾಯ್ವ ಪಾಹಿಗಂ ಕುರು 
ಶ್ನೇತ್ರೋರ್ಬ್ಬಿಯೊಳ್‌ ವಾರಣಾಸಿಯೊಳೆಕ್ಕೋಟ ಮುನೀಂದ್ರರೆಂ... 
10 ಕೊನ್ನದೊನ್ನಯಸಂ ಸಾರುಗುಂ (ಎಕ. ೫11, ಕಿಸಟೂ, ೪೨-೪೬ ; 1229). 
೩. (ಆಲಂ) ತಿಕ್ಕಾಟ; ಜಗಳ; ಘರ್ಷಣೆ: ರಮೆಯ ಕೈಹಿಡಿದ ದಿನದಿಂ 
ದಲೇ ಮನೆಯಲ್ಲಿ ನಿತ್ಯ ಕುರುಕ್ಷೇತ್ರ ಆಹ ಎ೫) ೯). 


ಕುಲುಕುವಗೆಲ್ಲಿಯ ಮೋಕ್ಷ (ಅಮುಸಾಂ. ೪-೧೨೭). [7] ಕುರುಗಡ್ಡ "ಕುಜುಗಡ್ಡ' ಕೋ. 
ಕುರುಕುತಿಂಡಿ (ನಾ). - ಕುರುಕಲು ತಿಂಡಿ: ಮಕ್ಕಳಿಗೆ ಕುರುಕುತಿಂಡಿ| ಶುರುಗಣ್‌ "ಕುಟುಗಣ್‌' ನೋ. 

ಯೆಂದರೆ ಬಹಳ ಪ್ರೀತಿ (ರೂಢಿ). [ಕುರುಕ್ಕು (ಆ ಕುಖಂಕು) + ತಿಂ] | | ಕುರುಗು "ಕುಟ್ಲು' ನೋ. 
ಕುರುಕುಪದ (ಕಾ). ಸಣ್ಣಹಾಡು ; ಗುಯ್ಗುಟ್ಟುವ ಗೀತ: ನಮ್ಮ |ಕುರುಗುಟ್ಟು (ಕ್ರಿ). ಮಿಡಿ; ಚಿಮ್ಮು: ಅಂದೆಲ್ಲಾ ನನಗೆ ಹಿಡಿಸಲಾರ 

ಕಾವ್ಯಮಾಲೆ ಒಡ್ಡರು ಹೇಳುವ ಕುರುಕುಪದವೂ ಅಲ್ಲ (ಕಒಸಾ. 2೧೭1೪, |20) ದಷ್ಟು ಹಿಗ್ಗ ; ಮನಸ್ಸಿನಲ್ಲಿ ಅನಂದ ಕುರುಗುಟ್ಟುತ್ತಿತ್ತು (ಸಾವಿಸ. ೩೭). 

ಪೀಠಿಕೆ); ಕಾಯಿ ಕೊಯ್ಕುತ್ತ ಕುರುಕುಪದವನ್ನು ಹಾಡುತ್ತಿದ್ದ [ಕುಕ್ಕು + ಕುಟ್ಟು) 

(ಇಣಿನೋ. ೧೪). [ಕುರುಕ್ಕು * ಪದ್ಮ] ಕುರುಗುಡಿ (ನಾ). ಒಂದು ಜಾತಿಯ ಹಣ್ಣಿನ ಗಿಡ:.*ಬಂಧಕಾರೀ- 
ಕುರುಕುರಿ "ಕುರಕುರಿ' ನೋ. ಕುರುಗುಡಿಯ ಹಣ್ಣು” (ಓಷಧಿ, ೧೦೬). (1) 
ಕುರುಕುರಿರೋಗ, ಕುರ್ಕುರಿರೋಗ (ನಾ). ಕುದುರೆಗಳಿಗೆ ಬರುವ; |ಕುರುಗೆರೆ (ನಾ). ಸಣ್ಣಗೆರೆ; ರೇಖೆ: ಗಂಗೆ ಮೊದಲಾದ ತೊರೆಗಳುಂ 

ಒಂದು ಬಗೆಯ ಉದರರೋಗ : (ಕ). ಕುರ್ನುರಿರೋಗೆ : (ಕ).|25| ಕೊಂಕಿದೊಂದೊಂದು ಕುರುಗೆರೆಗಳಂತಿರೆ ಕಾಣ್ಪುವೇನೆಂಬಿನು 

(ಕುರುಕುರಿ? + ರೋಗ) (ಶೀಷರಾ. ೮-೪೪). [ಕುರು (ಆ ಕುಜು 4) * ಗೆರೆ] 
ಕುರುಕುರಿಸು (ಕ್ರಿ). ಬಾಧಿಸು; ಪೀಡಿಸು: ಬಂಕೆಯನ ಕಡೆಯ| ಕುರುಚಲು (ಗು). ೧. ಸಣ್ಣದಾದ; ಚಿಕ್ಕು: ಮರಳ ರಾಶಿಯ 
ಪತ್ರವನ್ನೀಕ್ಷಿಸಿದ ಮೇಲೆ... ಎದೆಯನ್ನು ಕುಕ್ಕಿ ಕುರುಕುರಿಸುತ್ತಿದ್ದ ಮೇಲಿನ ಕುರುಚಲು ಕಡಲು- 3 ಫೊದೆಗಳು (ಹೊಸಕ್ಸಿ. ೬೩). (ನಾ). 
ಬಲು ಬಗೆಯ ಸಂತಯಗಳೆಲ್ಲ ಮಾಸಿ ಹೋಗಿದ್ದುವು (ವೀರಬಂ. ೯೬). ೨. ಗಿಡಗಂಟಿ; ಪೊದರು; ಗುಲ್ಮ: ಕುರುಪಲುಗಿಡ ಬೆಳೆದು ಕಾಲಿಡ 
[ಕುರುಕುರು (ಕುರಕುರಿ) + -ಇಸ್ಕು] 30| ಲಾಗದಂತೆ ಕಲ್ಮುಳ್ಳು ಕಿಕ್ಕಿರಿದು ತುಂಬಿರುವ (ನಡೆದಾ. 11, ೯೫೯); 
ಕುರುಕುರು, "ಕುರಕುರಿ? ನೋ. ಕುರುಚಲಿನಂತೆ ಬೆಳೆದಿರುವ ಗಡ್ಡ, ಕೆದರಿದ ತಲೆ ಕೂದಲು 
ಕುರುಕುರ್ಕು "ಕುರುಂಕುರುಂ' ನೋ. (ಬೆಂದಜೀ. ೫೭). [ಕಂರುಚು + - ಅಲು (ಆ -ಅಲ್‌,)] 
ಕುರುಕುರುಕಾರ (ನಾ). ಅಕ್ಕಸಾಲಿಗ; ಸೊನ್ನಗಾರ: *ಐರಣಿಕಂ| |ಕುರುಚಲುಗೂದಲು (ನಾ). ಪೊದೆಯಂತೆ ಬೆಳೆದ ಗಿಡ್ಡ'ಕೂದಲು : 
ಕುರುಕುರುಕಾರಂ? (ವಸ್ತುಕೋ. ೬೫-೮೦). [2] ಶೋಭಾಯಮಾನವಾಗಿದ್ದ ಕುರುಚಲುಗೂದೆಲ, , . . ಹೆಂಗಸು ಬಹು 
ಕುರುಕುಲ, ಕುರುಕುಳ (ನಾ). ಕುರುವಂಶ: ಕುರುಕುಲ ಜೀವಾ|55, ಪ್ರಭಾವಶಾಲಿಯಾಗಿ ಕಾಣಂತ್ತಿದ್ದಳು (ಪುನರು. ೧೪೦). 

ಕರ್ನಣ ಪರಿಣತಮಿದು ಕಾಳ ಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತ [ಕುರುಚಲು 4 ಕೂದಲು (ಆ ಕೂಂದಲ್‌)) 

ಮಕ್ಕುಮೆ (ಗದಾಯು. ೧-೬೭). "ಕುರುಕುಲಲಲಾಮ?' ಪರಾ. | ಕುರುಚಿಗೆ "ಕುರುಂಜಿಗೆ? ನೋ. 

ಕುರುಕುಳೆ: ಕುರುಕುಳ ಚೂಡಾಮಣಿಯನೇನುಂ ಮಾಡದೆ| ಕುರುಚು "ಕುಜುಚು' ನೋ. 

(ಪಂಪಭಾ. ೧೩-೯೭ ನ). [ಕುರ್ಕು * ಕುಲ] ಕುರುಚುಕಾಡು (ನಾ). ಗಿಡಗಂಟಗಳ ಕಾಡು; ಸಣ್ಣಕಾಡು: 
ಕುರುಕುಲಲಲಾಮ (ನಾ). ಕುರುಕುಲಕ್ಕೆ ಅಲಂಕಾರ ಪ್ರಾಯ |4| ಕೆನ್ನೆಗಡ್ಡದ ಕುರುಚುಕಾಡಿನ ಮೇಡಿನೊಲು ಮುಡಿಯೆದ್ದಿರೆ 


ನಾದವನು; ಕುರುವಂಶಶ್ರೇಷ್ಠ: ಕುರುಕುಲಲಬಾಮತನ್ಟ ಚ್‌ (ಗಣೇಶ. ೭೩-೧೪). [ಕುರುಚು (೮ ಕುಜುಡು) + ಳಾಡ್ಕು] 
ಚಕ್ರವರ್ತಿಯ ಕೀರ್ತಿಯೇ ಬಿರ್ದುವಂದಂತೆಸೆವುದುಂ (ಶಾಂತಿಪು.| |ಕುರುಚುಜಂಪೆ (ನಾ). [ಸಂಗೀತ] ಒಂದು ತಾಳದ ಹೆಸರು: 
೧೦-೧೩೭ ವ). [ಕುರುಕುಲ + ಲಲಾಮ) ಕುರುಚು ಜಂಪೆ (ಯನಳ. ೪೮). [ಕುರುಚು * ಜಂಪೆ] 


ಕುರುಕುಲಾಗ್ರಣಿ (ನಾ). ಕೌರವವಂಶದ ಮುಂದಾಳು; ಕೌರವ 
ರಾಜ: ಕುರುಕುಲಾಗ್ರಣಿಗಳ ಸುಸನ್ಮಾನವನು ಕೈಕೊಳುತ 
(ಕುವ್ಯಾಉ. ೪-೬೦). [ಕುರುಕುಲ + ಅಗ್ರಣಿ] 


ಕುರುಚೆ (ನಾ). ಒಂದು ಬಗೆಯ ಔಷಧಿ ಗಿಡ: ಜ್ವರಕ್ಕೆ... ನೆಲ 
45 ಗುಳ್ಳೆ ಹೆಗ್ಗುಳ್ಳಿ .. . ಕುರುಚೆ ... ಅಲಸಂಧಿ ಇವನ್ನು ಕಷಾಯ 
ಕಾಸಿ ಕೊಡುವುದು (ವಿನೈವಿ. ೧೪೩). [?) 


ಕುರುಜ ೧೯೫೪ ಕುರುಡಿ. 


ಕುರುಜ "ಕುರುಜು? ನೋ. 
ಕುರುಜಾತ (ನಾ). ಕುರುವಂಶದಲ್ಲಿ ಹುಟ್ಟಿದವನು ; ಕೌರವ: 


ಕುರುಜುಮಾಡ (ನಾ). ಕುರುಜಿನ ಉಪ್ಪರಿಗೆ; ಕುರುಜುಕಟ್ಟದ 
ಮಹಡಿ: ಗಗೆನದೊಳ್‌ ಬರುತಿರ್ದ ನಮಿರಾಜ ನೋಡಿದ ನೆಗೆದ 


*ಕುರುಜಾತನೆನಲು ಕೌರವನಕ್ಕೂ” (ಮಂಗರಾ. ೬೮-೨). 
[ಕುರು * ಜಾತ] 


ಕುರುಜಾತು (ನಾ). “ಪ್ರಾಚೀನ ಕಾಲದ ಒಂದು ನಾಣ್ಯ”|5 


(ಕಸ್ತೂಕೋ. ೨೨೬). 
ಶುರುಜಿಗೆ "ಕುರುಂಜಿಗೆ' ನೋ. 
ಕುರುಜು, ಕುರಜು, ಕುರಿಜು, ಕುರುಜ, ಕುರುಜೆ, ಕುರ್ಜು, 
ಗುರಜೆ (ನಾ). ೧. ವಿಗ್ರಹಗಳನ್ನಿಡುವುದಕ್ಕೋಸ್ಫರ ಅಥವಾ 
ರಾಜರು, ವಧೂವರರನ್ನು ಕೂರಿಸುವುದಕ್ಕೋಸ್ಕರ ಅಲಂಕರಿಸಿದ 
ಮಂಟಪ : ಫುರದೊಳಿಲ್ಲೆಲ್ಲಿಯುಂ ನವ ಕುರುಜುಗಳ್‌ ಮಹಾಮೇರುನೆ 
ಗಳುಂ ಮೆಜಕೆದುವು (ಡೆಬತು. ೫-೪); ಸಜಕಿಯೂಡಿನ ಬಿಜಕಿಸುಗಟ್ಟ 
ರಚಿಸಿದ ಕುರುಜೆಂಬಂತೆ (ಶಬಶಂ. ೨-೪೨ ವ); ಆಂತರದೊಳಿರ್ಪ ಪೊಸ 
ಕುರುಜು ಕಣ್ಸೊಂಡುದು ( ಶ್ರೀರಾಮಾ. ೪-೫೨). ೨. (ಉಪ್ಪರಿಗೆ, ಕೋಟಿ 
ಮೊದಲಾದ ಸ್ಥಳಗಳಲ್ಲಿ ಕಟ್ಟಿದ) ಗೋಪುರ; ಸಣ್ಣ ಮಂಟಪ; 
ಅಟ್ಟಳೆ : ಕರಮೆಸೆದುವು ಕುರುಜುಗಳು (ಚಂಪ್ರಸಾಂ. ೧೨-೨೨) ; 
ಕುರುಜುಗಳೊಳು ನೋಡುತಿಳಿದಳುಪ್ಪರಿಗೆಯನವಳು (ಮೋಹತ- ೨೮-೭); 
ಎತ್ತಿದೆ ಮಣಿಮಯ ಕುರುಜುಗಳೊಳು ಚೆಲುವೆತ್ತವು ವೀಥಿಗಳು 
(ನಾಗಕು. ೨೯-೨೩) ; ಮನೆಮನೆಯ ಜಾಗಿಲ ಪೊನ್ನ ಕುರುಜುಗಳ್‌ 
ಘನಮಂಡಲವನಡರ್ದಾಗ ಡಿನಕರ ಕಿರಣದೊಡನೆ ತರ್ಕಿಸಿ (ಕಂನವಿ. 
೨೦-೧೬) ; ದೊರೆಯಪ್ಪಣೆಯಿಂದ ಊರೊಳಗಲ್ಲೆಲ್ಲ ಕುರುಜುಗಳೆದ್ದವು 
ಪಲವು (ಜ್ಞ್ಞಾನಚ. ೪೦-೫) ; ಬುರುಜು ಇಲ್ಲದಿದ್ದರೆ ಕುರುಜು ಆದರೂ 
ಕಟ್ಟಬಾರದೇ (ಗಾದೆ). ೩. ಕರ್ಪೂರವನ್ನು ತೂಗುವ ಒಂದು ಮಾನ: 
ಗಂಬೂರ ಕುರುಜು ೪೧೧ ಕಸ್ತೂರಿ ಕಳಂಜು ೫೦೧ (ಸೌಇಇ. IXx-i, 
೫೪೭-೩; 1532); ಹವಳಕ್ಕೆ ಕಣಜ, ಮುತ್ತಿಗೆ ಚವೂ, ಪಚ್ಚಿಗೆ ರತಿ, 
ವಜ್ರಕ್ಕೆ ಮುಂಜಾಡಿ, ಕರ್ಪುರ ಕುರುಜು ... ಇವು ತೂಗಿ ಮಾಲುವಂಕ 
ವಿವರಗಳು (ಭಾಸ್ಕರ; ೭೮-೧). ೪. (ಬತ್ತೇರಿಯ ಆಕಾರದಲ್ಲಿ 
ಅಳವಡಿಸಿದ) ರಾಶಿ; ಗುಡ್ಡೆ ; ಒಟ್ಟಿಲು: ಪರಿಪರಿಯ ಪೂಸರಗಳನು 
ಕರ್ಪುರದ ಕುರುಜುಗೆಳಾಂತು ... ಸತಿಯರೈದಿದರು (ಸನತ್ಯು. ೫-೫೯); 
ನವಮಾಣಿಕ್ಕದ ಸುಲಲಿತವಹ ಕುರುಜೆಲ್ಲಂ ಮಯಣದ ಕೆಲಸಂ ಮಾಡಿದ 
ರೋಹಣಗಿರಿಯೆಂಬಂದದಿನೊಪ್ಪಿದುವು (ಜಯಕಾ. ೪-೪೯). ಕುರೆಜು : 
೨. ಪದಾತಿಸಮೇತ ವೀಥೀಪ್ರಸ್ತಾರೆ ಕುರಜು ಮರಗುಡಿ ಮಕರಚಕ್ರ 
ತ್ರಿಶೂಲಾಯುಧ (ಎಕ. ೪11, ಶಿವಮೊ. ೦-೪೫; 1235). ಕುರಿಜು: 
೨. ಕಲ್ಮಾಣ ಪುರತನಕಲಿ ಗುಡಿತೋರಣ ಪಲ್ಲವ ತಳೆ ಛತ್ರ ಕುರಿಜಾ 
[ಪಾಕಾಂ. ಕುರುಬೊ] ಸಲ್ಲೀಲೆಯಿಂದ ಕಟ್ಟಿ ಸುತಾನೆ (ಅಮುಸಾಂ. ೭-೫). 
ಕುರುಜ: ೧. ತೋರಣ ಕಟ್ಟಿದ್ದುವಲ್ಲಲ್ಲಿ ಕುರುಜ ಸಿಂಗಾರಿಸಿರ್ದುವು 
ಕೆಲಬಲದಿ (ಭರಚ. ೩೬-೨೫). ಕುರುಜೆ: ೨. ಕಡುಜುರಿನ ಕೊನೆ 
ವಸಿಯ ಕೊಡೆಗಳ ಸಿಡಿಲ ಬಡಿಗೆಯ ಕಡಿಕುಯಂತ್ರದ ಬಿಡದ ಕುರುಜೆಯ 
ಹಿಂಡು ತುದಿಯಲಿ ತುಂಬೆ ಎಡೆಬಿಡದೆ (ಕೌಶಿರಾ. ೧೬-೪೦). ಕಂಜರ್ತಿ: 
"ಕುರ್ಜುಗಲ್ಲು' ಪರಾ. ಗುರಜೆ: ೨. *ಕುರುಜು . ; . ಬುರುಜು, 
ಅಟ್ಟ, ಮಂಡಪ, ಗುರಜೆ? (ಕಸ್ತೂಕೋ. ೨೨೬). 

[ದೇ. ॥ ಶುಳು. ಕುರುಜಿ, ಗುರ್ಜಿ. ತೆಲು. ಕುರುಜು] 
ಕುರುಜುತೋರಣ (ನಾ). ತುದಿಯಲ್ಲಿ ಕುರುಜಿರುವ ತೋರಣ: 
ಸೋಮಸೂರ್ಯವೀಧಿಗಳೊಳು ಕುರುಜು ತೋರಣಗಳಲ್ಲಲ್ಲಿ ಮಿರುಗುವ 
ಕೇತು ಪೂವತಾಲೆಗಳಿಂದಲಿ ಸುರಪುರವನು ನಗುತಿಹುದು 
(ಜಿನರಾ. ೯-೯೭). [ಕುರುಜು * ತೋರಣ] 


[< ಸಂ. 1) 


ತೋರಣಗುಡಿಗಳನು ಬಗೆಬಗೆಯಾಗಿ ಸಿಂಗರಿಸಿದ ಕುರುಜುಮಾಡಗಳ 
| ಚಕ್ರಿಯ ಕಟಕದೊಳು (ಭರಚ. ೩೬-೭೪). [ಕುರುಜು * ಮಾಡ್ಕ] 
ಕುರುಜುಮುತ್ತು (ನಾ). ಗುಮ್ಮಟದ ಆಕಾರದಲ್ಲಿ ಅಳವಡಿಸಿದ 
ಮುತ್ತು : ದಾರುವರ್ಮನು ರಾಜದ್ವಾರವನ್ನು ಕುರುಜುಮುತ್ತಿನ ಕುಚ್ಚು 
ಗಳಿಂದಲಂಕರಿಸಿದನು (ಮುದ್ರಾಮಂ. ೧೯೨). [ಕುರುಜು + ಮುತ್ತು] 
ಕುರುಜೆ "ಕುರುಜು? ನೋ. 
ಕುರುಟಿ (ನಾ). ಒಂದು ಜಾತಿಯ ಹಕ್ಕಿ: ಪರಪುಟಂ ನವಿಲು ಶಿಖಿ 
ಬಕ ಕ್ರೌಂಚ ಗೀಜಿಗಂ ಕುರುಟ ಲಾವುಜೆ (ಮರುಚಾ. ೧-೨೯). [1] 
'ಕುರುಟಳೆ "ಕುರಂಟಗೆ' ನೋ. 
ಕುರುಟಿಗೆ (ನಾ). ೧. ಹುಳದ ಭಾದೆಯನ್ನು ನಿವಾರಿಸಲು ಉಪ 
ಯೋಗವಾಗುನ ಬೀಜಗಳುಳ್ಳ ಒಂದು ಜಾತಿಯ ಔಓಷಧಿಗಿಡ; 
ಕೊಡಸಿಗೆ : “ಕುಟಜ - ಕುರುಟಗಿನ ಗಿಡ (ಗಂಗಾಮ. ೮೮). ೨. “ಗಿರಿ 
ಮಲ್ಲಿಕಾ ” (ಪಂಡಿತ). 
ಕುರಟಗನಬೀಜ: “ಇಂದ್ರ ಯವ-ಕುರಟಗನ ಬೀಜ” 
(ಗಂಗಾಮ. ೩೨). [2] 
ಕುರುಟಿಗೆ "ಕುರಂಟಗೆ' ನೋ. 
ಕುರುಟು (ನಾ). (ಕರಾ) (ಧಾನ್ಯದ) ಒಂದು ಅಳತೆ; ಚಿಕ್ಕ 
ಮುಡಿ. [- ತುಳು. ಕುರುಂಟು] 
ಕುರುಡ (ನಾ). ೧. ಕಣ್ಣು 'ಕಾಣದವನು; ಅಂಧ: *ಅಂಧನೆನೆ 
ಕುರುಡನಕ್ಕು* (ಮ ಂಗರಾ. ೧೧೪-೫); ಕುರುಡಂ ಕಣ್ಟಿತ್ತವೊಲ್‌ 
(ಸಂಪಭಾ. ೯-೧೫); ಕುರುಡಂಗೆ ಕನ್ನಡಿಯಂ ತೋಜುಹವುಂ 
(ಪಂಚತಂ. ೧೩೬-೧೦) ; ಕುರುಡಂ ಲಾವಗೆ ಮೆಟ್ಟಿ ದಂತೆ (ಜೀವಸಂ. 
೧-೨೬) ; ಏಕೆ ಕನ್ನಡಿ ಕುರುಡರಿಗೆ (ಕುವ್ಯಾಸ. ೧೦-೩೬); ಬಳ್ಳಿ ಗುರುಡರು 
ಕೂಡಿ ಹಳ್ಳವನು ಬಿದ್ದಂತೆ (ಸರ್ವಜ್ಞ. ೫೯); ಕುರುಡನಿಗೆ ಹಗಲೇನು 
ಇರುಳೇನು (ಗಾದ). ೨, (ಆಲಂ) ಅಜ್ಞಾನಿ; ತಿಳುವಳಿಕೆ 
ಯಿಲ್ಲದವನು : ಮಾರ್ಗಂದಪ್ಪಿದ ಕುರುಡರನಜದ ಬಟ್ಟಿಗುಯ್ವರೆ 
ಸಿರಿಯರ್‌' (ಶಾಂತಿಪು. ೪-೧೦೧). [ಕುರುಡು + -೪,] 

50 ಕುರುಡಕ್ಕಿ(ನಾ). ಬತ್ತದ ಮೇಲಿನ ಸಿಪ್ಪೆ ಮಾತ್ರ ಸುಲಿದು, ಚೆನ್ನಾಗಿ 
ತೊಳಸದಿರುವ ಅಕ್ಕಿ: ಒಂದಿಬ್ಬೆ ಮಾಡಿದರೆ ಕುರುಡಕ್ಕಿಯಾದವು 
ಸಾಕಣ್ಣಾ ನಿನ್ನ ಮನೆಗೆಲಸ (ನಾಪದ. ೮೯). [ಕುರುಡು * ಅಕ್ಕಿ) 

ಕುರುಡಾಗು. (ಕ್ರಿ). ಕಣ್ಣುಕಾಣದಂತಾಗು ; ಅಂಧತ್ವ ಉಂಟಾಗು: 
ಕುರುಡಾಗೆ ಕಣ್ಗಳೆರೆಡುಂ ಚರಣಂಗಳ್‌ ಪಜದು ಬೀಟಕಿ ತೊನ್ನಿಂದಂ 
| (ಧರ್ಮಾಮೃ. ೬-೧೮೧). [ಕುರುಡು + ಆಗು] 
ಕುರುಡಾವು (ನಾ). ಕಣ್ಣುಕಾಣದ ಹಸು; ಕುರುಡಾದ ಹಸು: 
ಊರಾವುಗಳೋಡುವುದಂ ಕಂಡು ಕುರುಡಾವುಂ ಡಿತೆಂಬಂತೆ 
(ಧರ್ಮಾಮೃ. ೧೧-೩೫). (ಕುರುಡು * ಆವು) 
ಕುರುಡಿ (ನಾ). ಕಣ್ಣುಕಾಣದವಳು ; ಅಂಥೆ: ಕುರುಡಿ ಜೋಳಮಂ 
ಕುಟ್ಟುವಂತೆ (ಧರ್ಮಾಮೃ. ೧೪-೪) ; ಕುರುಡಿ, ಕಿವುಡಿ, ಗುಜ್ಜಿ, ಕೆಂಚಿ 
(ಭಾಷಾಭೂ, ೧೯೧ ಅಡಿಟ); "ಹಣ ಹಗುರ ಅಂತ ಕುರುಡಿ 
ತರೋದಕ್ಕಾದೀತೆ (ಬಿಳುವ. ೩೧); ಕುರುಡಿಯ ಮದುನೆಯಾದರೆ 
ಮನೆ ಗಡಿಗೆಗೆ ಮೂಲ (ಗಾದೆ). 
ಕುರುಡಿಯ ಪುಳು - ಕುರುಡೀ ಕುಠಾರ: ಇದಿರ ಕುರುಡಿಯ 
ಪುಳುವನೊಂದನು ಬಿದಿರ ಹೊಳವೊಳಗಿರಿಸಿ (ನಿಭಾಗ. ೧೧-೧೬-೩೬). 
[ಕುರುಡ 4 -ಇ್ಯ) 


10 
15 


35 


40 | 
4 


ಕುರುಡಿಗೆ, 


ಕುರುಡಿಗೆ, ಕುರುಡುಗೆ (ನಾ). (ಉಕ) ಅಕ್ಕಿ, ಗೋಧಿ, ಜೋಳ 
ಮುಂತಾದವುಗಳಿಂದ ತಯಾರಿಸಿದ ಸಂಡಿಗೆ: ಚಕ್ಷುವಿಗೆ ಚಜಯಿ 
ಗೆಯಾಕಾರ ... ಜಿಹ್ವಕ್ಕೆ ಕುರುಡಿಗೆಯಾಕಾಕೃತಿ (ಪಸಾರ. ೧೯೭-೪); 
ಸಣ್ಣಾದ ಮಾಲೂದಿ ಎಣ್ಣೆ ಹೋಳಿಗೆ ಲಡ್ಡುಗಿ ಬಣ್ಣೀನ ಕುರುಡಿಗೆ 
ಉಗೆದಪ್ಪಳ ಮಿತ್ರೆಯರು ಅಣಿಮಾಡಿ ಕಳುಹಿದರು ಛತ್ರಕ್ಕೆ (ಸಿದ್ಧಪ. 
೧೭-೩೩). ಕುರುಡುಗೆ : ಸಾವಿನಿ ಸಕ್ಕರಿ ಲಿಂಬಿಉಪ್ಪಿನಕಾಯಿ ಮ್ಯಾಲೆ 


೧೯೫೫ 


ಕುರುಡುಗಿ ನೀಡಾಕ ಭೂಮಕ್ಕಾರ್ಯಾರು ಬರಬೇಕ (ಲೋಕಗೀ. ೫೦-೧೮). |' 


[*-ಮರಾ, ಕುರವಡ್ಕಾ, ಕುರೋಜ್ಯಾ) 

ಕುರುಡಿಗೈೆ "ಕುರಂಟಿಗೆ' ನೋ. 

ಕುರುಡೀಕುಠಾರ, ಕುರಡೀಕುಠಾರ (ನಾ). ಗೋಡೆಯಲ್ಲಿ ಅಥವಾ 
ಬಾಗಿಲಿನ ಮೂಲೆಯಲ್ಲಿ ಒಂದೇ ರಂಧ್ರದ ಗೂಡನ್ನು ಕಟ್ಟುವ 
ಒಂದು ಜಾತಿಯ ಕಣಜದ ಹುಳ; ಒಂದು ಜಾತಿಯ ಭ್ರಮರ: 
ಕುರುಡೀಕುಕಾರಿಗೆ ಜೇನುತುಪ್ಪವಾಗಲೀ ಮತ್ತೇನಾದರೂ ತಿನ್ನುವ 
ಪದಾರ್ಥವಾಗಿ ಸಿಕ್ಕರೆ. . ಅದು ಮಿಕ್ಕ ಹುಳಗಳಿಗೆ ಸುದ್ದಿ ಹೇಳುತ್ತದೆ 
(ಮುಂಬಯಿ. ೫-೮೬). ಶಕುರಡೀಳಕುಠಾರ: ಈ ಕುರಡೀಕುಠಾರದ 
ಹುಳದ ಮನೆಯೊಳಗಿನ ಹಸುರು ಹುಳುವು ಕುರಡೀಕುಳಾರದ ಹುಳದ 
ಭಯದಿಂದ ಅದರೆ ನಿಧಿಧ್ಯಾಸ ಮಾಡಿ ತಾನೂ ಕುರಡೀ ಕುಳಾರನೇ 
ಆಗುವುದು (ಭಾಮೃತ. ೪೩೩). 

[4- ಮರಾ. ಕುರ್ಡೂಕಬೂರನಾ] 
ಕುರುಡಿಹಣ್ಣಿನಗಿಡ (ನಾ). ಒಂದು ಬಗೆಯ ಗಿಡ: (ಮೈಔ. 
೬೯-೧೪೦೫). [ಕುರುಡಿ * ಹಣ್ಣು (೮. ಪಣ್‌) * ಗಿಡ (೮ ಗಿಡು)] 
ಕುರುಡು, ಕುರುಳ್ಳು (ನಾ). ೧. ಕಣ್ಣುಕಾಣದಿರುವಿಕೆ; ದೃಷ್ಟಿ 
ಹೀನತೆ; ಅಂಧತ್ವ : ಕುಮಾರನೆರಡುಂ ಕಣ್ಗಳುಮನೊಡೆದು ಕುರುಡಂ 
ಮಾಡಿದ ಕೆಲವು ದಿವಸದಿಂದ (ವಡ್ಡಾರಾ. ೬೯-೨೦). ೨. ಅಂಧ 
ವಾದುದು; ದೃಷ್ಟಿಶೂನ್ಯವಾದುದು : ವಂದಿ ಕುರುಡು ಕುಂಟಿಂ 
ದಲಸದೆ (ಸಂ ಸಭಾ. ೫-೪೬); ಹುಟ್ಟಿದಾಗ ಆ ಕುನ್ನಿಗಳು ಕುರುಡು 
ಇರುತ್ತವೆ (ಮುಂಬಯಿ. ೨-೮೬). ೩. ಕುರುಡ: ಮಗಂ ಕುರುಡಾದುದಂ 
ಕಂಡು (ವಡ್ಡಾರಾ. ೭೫-೨೬). ೪. (ಆಲಂ) ಅಜ್ಞಾನ; ಅವಿವೇಕ; 
ಮೂರ್ಪತನ: ಕುರುಡಾಗಿ ಮಾಡುವ ಕಾರ್ಯವು ಜಿಲೆಯಿಲ್ಲದ್ದು 
(ಶೂನ್ಯಳು. ೧೯೭). ಕುರುಳು : ೨. ಕಡಗಿ ಕಣ್ಳುರುಳಾಗಿವುಳ್ಳ ವಿಗಡ 

ಮಹಂತನು ಮುನ್ನಲಿಂಗವ ಎಡವಿದೊಡೆ (ಬಸಪು. ೮-೧೧). 
ಕುರುಡಾಗುಜ ವಿವೇಕವಿಲ್ಲದಂತಾಗು ; ತಿಳಿವಳಿಕೆಯಿಲ್ಲದಾಗು: 
ಕಣ್ಳುರುಡಾದೊಡೇನೊ ಕುರುಡಾಗಲೆವೇಟ್ಟುದೆ ನಿಮ್ಮ ಬುದ್ಧಿಯುಂ 
(ಪಂಪಛಾ. ೨-೯೧); ಅವನು ಸಿಟ್ಟಸಿಂದ ಕುರುಡಾಗಿ ಮಗನನ್ನು ದನ 
ಬಡಿವಂತೆ ಬಡಿದನು (ರೂಢಿ). 
[ದೇ. ॥ ತಮಿ. ಮಲ. ಕುರುಡು; ತುಳು. ಕುರುಡು; ತೆಲು. ಗ್ರುಡ್ಡಿ ; 
ಗುಡ್ಡ] 
ಕುರುಡುಕವಡೆ (ನಾ). ೧. ತೂತು ಬಿದ್ದ ಕವಡೆ. ೨. ಬಳಸದ ಕವಡೆ. 
೩. ಚಲಾವಣೆಯಿಲ್ಲದ ಅತ್ಯಲ್ಪ ಬೆಲೆಯ ನಾಣ್ಯ: ನಿಮಗೇನು 
ವರಹವೆಂದರೆ ಕುರುಡು ಕವಡೆಯೇನು? (ಮ ಂತ್ರಶ, ೩೧-೧೦); 
ನಿನ್ನ ಬಳಿಯಲ್ಲಿ ಒಂದು ಕುರುಡುಕವಡೆಯನ್ನಾದರೂ ಬಡ್ಡಿ ಯಾಗಿ ತೆಗೆದು 
ಕೊಳ್ಳದೆ (ಕವಿಕ. ೫); ಒಂದು ಕುರುಡುಕವಡೆಯಷ್ಟು ಪುರಸ್ಕಾರವೂ 
ನನಗೆ ದೊರೆತಿಲ್ಲ (ರಾರಾಣಿ. ೩೫೮). (ಕುರುಡು + ಕವಡೆ] 
ಕುರುಡುಕಾಂಟಾಣ (ನಾ). ೧. ಸವೆದು ಹೋದ ನಾಣ್ಯ; 
ಬೆಲೆಯಿಲ್ಲದ ಹಣ: ನೀನು ಬೆಳಗಾವಿಗೆ ಬರುವ ಮುಂದೆ 
ನಿನ್ನಲ್ಲಿ ಒಂದು ಕುರುಡುಕಾಂಚಣವಿರಲಿಲ್ಲ (ಜಯ 9 ತ. ೪೨೫). 


ಕಾ 


0 


25 


30 


35 


ಕುರುಡುತನ 


೨. ವಿವೇಚನೆಯಿಲ್ಲದ ಸಂಪತ್ತು ; ನಿರ್ದಯವಾದ ಐಶ್ವರ್ಯ: 
ಕುರುಡು ಕಾಂಚಾಣಾ ಕುಣಿಯುತಲಿತ್ತು ಕಾಲಿಗೆ ಬಿದ್ದವರೆ ತುಳಿ 
ಯುತ್ತಲಿತ್ತೊ (ನಾದಲೀ. ೩೮-೧). [ಕುರುಡು * ಕಾಂಚಾಣ] 
ಕುರುಡುಗಜ್ಜಿಗೃ ಕುರುಡುಗಜ್ಜಿಗೆ (ನಾ). ಒ೧ದು ಬಗೆಯ ಗಿಡ: 
(ಮೈಡಗಿ. ೧೫-೨೭೪). ಕುರುಡುಗಜ್ಜಿಗೆ: ಸಂಕೀರ್ಣ- ತೊಗರಿ, 
ಹೊಂಗೆ, ಕುರುಡುಗಜ್ಜಿಗೆ, ಕಕ್ಕಿ, ತಂಗಡಿ (ನಮ್ಮನು. ೨೩೮). 
[ಕುರುಡು 4 ಗಜ್ಜಿಗ (ಆ ಗರ್ದುಗು)] 
ಕುರುಡುಗಜ್ಜಿಗೆ "ಕುರುಡುಗಜ್ಲಿಗ' ನೋ. 
ಕುರುಡುಗಣ್ಣು (ನಾ). ನೋಟವಿಲ್ಲದ ಕಣ್ಣು ; ದೃಷ್ಟಿರಹಿತ ನೇತ್ರ. 
ಕುರುಡುಗಣ್ಣು ಮಾಡು - ನೋಡದಿರು ; ಅಲಕ್ಷ್ಯ ಮಾಡು; 
ಕಡೆಗಣಿಸು: ನಮ್ಮ ಕೌಟುಂಬಿಕ ದುರ್ದೆಸೆಯತ್ತ ಕುರುಡುಗಣ್ಣು 
ಮಾಡಿ (ಹುಚ್ಚಾಟ. ೧). [ಕುರುಡು 4 ಕಣ್ಣು (೮ ಕಣ್‌) 
ಕುರುಡುಗತ್ತಲು "ಕುರುಡುಗಳ್ಳಲೆ' ನೋ. 
ಕರುಡುಗಪ್ರಟೆಹಕ್ಕಿ (ನಾ). ಕುರುಡುಬಾವಲಿ; ಕಪ್ಪಡಿಹಕ್ಕಿ: 
ಅವನ ಸಮಾಪದಲ್ಲಿ ಏನೋ ಪಟಪಟನೆ ಸದ್ದಾಗಿ ವಿಕಾರವಾಗಿ ಕೂಗಿ 
ಕೊಂಡಿತು... ಅವನು ಅನುದ್ವಿಗ್ನನಾಗಿದ್ದರೆ ಅದೊಂದು ಕುರುಡು 
ಗಪ್ಪಟಿಹಕ್ಕಿ ಎಂದು ಗೊತ್ತಾಗುತ್ತಿತ್ತು (ಕಾನೂರು, ೧೦೭). 
[ಕುರುಡು + ಕಪ್ಪಟ್ಟಿ ( ಕಪ್ಪಡಿ) * ಹಕ್ಕಿ (ಎ ಪಕ್ಕಿ] 
ಕುರುಡುಗಳೆ (ಕ್ರಿ). ೧. ಅಂಧತ್ವವನ್ನು ನೀಗು. ೨.(ಆಲಂ) ಅಜ್ಞಾನ 
ವನ್ನು ಕಳೆ: ಶಿರುಳುಗೊಂಡ ಮನಗಳೇ ಕುರುಡುಗಳೆದ ದಿನಗಳೇ 
ಹಾರಿಹೋದ ಕನಸುಗಳೇ (ನಾದಲೀ. ೧೫-೨೪). [ಕುರುಡು * ಕಕ್ಕೆ] 
ಕುರುಡುಗಳ್ತಲೆ, ಕುರುಡುಗತ್ತಲು (ನಾ). ಕುರುಡುಗೊಳಿಸುವ 
ಕತ್ತಲೆ; ಕಗ್ಗತ್ತಲೆ; ಗಾಢಾಂಧಕಾರ: ಇರುಳ ಬಾನಿನೊಳೆಸೆವ 
ಚಿನ್ನ ಚುಕ್ಕಿಗಳಂತೆ ಕುರುಡುಗಳ್ತಲೆಯ ಕಲ್ಮೆಯ್ಲೆ ಕಿಡಿಕಿಡಿ ನವಿರ್‌ 
ಕೆತ್ತಿಸುವ ಮಿಂಚುಂಬುಳುಗಳಂತೆ (ಶ್ರೀರಾಮಾ. ೨೩೧-೮೬). 
ಕುರುಡುಗತ್ತಲು: ಕುರುಡುಗತ್ತಲುಳ್ಳನಾಡು ಸೂರ್ಯನಿರದ ಕಪ್ಪು 
ಗಾಡು (ಮುಕ್ತಕಂ. ೩೧-೧೦). (ಕುರುಡು ಕಳ್ತಲೆ (ಆ ಕಲ್ತಲೆ)] 
ಕುರುಡುಗಾಜು (ನಾ). ಕಾಣಿಸದ ಗಾಜು; ಮಸುಕಾದ ಕನ್ನಡಿ: 
ಆ ಕಣ್ಣು ಎಂದಾರೆ ಈ ಕಣ್ಣು ತಾಗಿದರೆ ಗೊಂಬಿ ಮೂಡದ ಕುರುಡು 
ಗಾಜಾಗಿರೆ (ಸಖೀಗೀ. ೩೧-೭೪೨). [ಕುರುಡು + ಗಾಜು (ಆ ಕಾಜು)] 
ಕುರುಡುಗಾಸು (ನಾ). - ಕುರುಡುಕಾಂಚಾಣ: ಅವನ ಬಳಿ ಒಂದು 
ಕುರುಡುಗಾಸೂ ಇರಲಿಲ್ಲ (ರೂಢಿ). [ಕುರುಡು ಕಾಸ್ಯು) 
ಕುರುಡುಗೆ "ಕುರುಡಿಗೈೆ' ನೋ. 
ಕುರುಡುಗೈಯು (ಕ್ರಿ). ಕಣ್ಣುಕಾಣಿಸದಂತೆ ಮಾಡು; ಕುರುಡು 
ಗೊಳಿಸು: ಕಂಗಳಂ ಕುರುಡುಗೈಯುವ ತೆರದಿ ಉರಿಯುಕಿಹುದರಮನೆ 
(ಚಂದ್ರಸ. ೬೫). [ಕುರುಡು 4 ಗೈ (ಆ ಕೆಯ್‌)] 
ಕುರುಡುಚಿತ್ತೆ (ನಾ). ೧. ಅಲ್ಲಷ್ಟು ಇಲ್ಲಷ್ಟು ಖಂಡಖಂಡವಾಗಿ 
ಸುರಿವ ಚಿತ್ರೈಮಳೆ. ೨. ಒಂದೇ ಕಡೆಗೆ ಪುನಃ ಪುನಃ ಸುರಿವ 
ಚಿತಿ ಮಳೆ: ಕುರುಡುಚಿತ್ತೆ ಹುಯ್ದಳಡೆಗೇ ಹುಯ್ಕುತ್ತೆ (ರೂಢಿ). 
[ಕುರುಡು + ಚಿತ್ತೆ] 
ಕುರುಡುತನ (ನಾ). ೧. ಕಣ್ಣು ಕಾಣದಿರುವಿಕೆ; ಅಂಧತ್ವ: 
ಕೆಲವೊಮ್ಮೆ ಸಿಡುಬುರೋಗದಿಂದ ಮನುಷ್ಯನಿಗೆ ಕುರುಡುತನ ಬರುತ್ತದೆ 
(ರೂಢ). ೨. (ಆಲಂ) ಅವಿವೇಕ; ತಿಳುವಳಿಕೆಯಿಲ್ಲದಿರುವುದು 
೩. (ಆಲಂ) ಅಸಡ್ಡೆ; ಅಲಕ್ಷ್ಯ; ಔದಾಸೀನ್ಯ. ೨, ೩: ಅನನ 
ಕುರುಡುತನದಿಂದ ಆಸ್ತಿಯೆಲ್ಲವೂ ಶತ್ರುಗಳ ಪಾಲಾಯಿತು (ರೂಢಿ). 
[ಕುರುಡು + -ತನ] 


ಕುರುಡುದರಜಾರು 


ಕುರುಡುದರಬಾರು, ಕುರುಡುದರ್ಬಾರು (ನಾ). ವಿವೇಕವಿಲ್ಲದ 
ಆಳಿಕೆ; ಅಂಧೇರಿ ದರ್ಬಾರು: ತೊಗಲಖ್‌ ಮಹಮ್ಮದನ ಕುರುಡು 
ದರಬಾರಿಸಿಂದ ಪ್ರಜೆಗಳೆಲ್ಲ ಕಷ್ಟಕ್ಕೊಳಗಾದರು (ರೂಢಿ). ಕೊಟ್ಟೋರಿಗೆ 
ಕೊಡುತ್ತಿದ್ದ ಇಲ್ಲದವರಿಗೆ ಇಲ್ಲವೇಇಲ್ಲ ಎಲ್ಲಾ ಕುರುಡುದರಬಾರು ನಡೆಸಿ 
ಬಿಟ್ಟಿ (ಮರಳಿ. ೩೮). ಕುರುಡುದರ್ಜಾರು : ಕುರುಡುದರ್ಬಾರಿನಿಂದ | 5 
ಕುರುಡುಕಾಸಿಗೂ ಗತಿಯಿಲ್ಲದಂತೆ ಮಾಡಿಕೊಂಡ (ರೂಢಿ). 
[ಕುರುಡು * ದರಬಾರು] 
ಕುರುಡುದರ್ಜಾರು "ಕುರುಡುದರಬಾರು' ನೋ. 
ಕುರುಡುನಂದಿ (ನಾ). ಒಂದು ಔಷಧಿಗಿಡ. (ಮೈಔಗಿ. ೩೯-೭೬೭). [?] 


೧೯೫೬ 


ಕುರುಸೆ 


ಕುರುದೆ, ಕುರ್ದೆ (ನಾ). ಹಳೇಪೈಕ ಮೊದಲಾದ ಜಾತಿಗಳಿಗೆ 
ಸೇರಿದ ಜೀತದ ಆಳುಗಳ ಚಿಕ್ಕ ವಯಸ್ಸಿನ ಹುಡುಗ ಅಥವಾ 
ಹುಡುಗಿ: ಜೀತದ ಆಳುಗಳ ಮಕ್ಕಳಿಗೆ ಕುರುದೆಗಳೆನ್ನುತ್ತಿದ್ದರು 
ಕುರುದೆಗಳು ಎಂಟು ಅಥವಾ ಹತ್ತು ವರ್ಷಗಳು ತುಂಬಿದೊಡನೆ ಅವರೂ 
ಸಹ ಜೀತದ ಕೆಲಸಕ್ಕೆ ಹೋಗಬೇಕಾಗಿತ್ತು (ಪಂಜಪಂ. ೯); ತಮ್ಮ 

ಕೂಲಿಯಾಳುಗಳ ಕುರುದೆಯೂ ಆಗಿದ್ದ ಪೀಂಚಲು ವಿಚಾರದಲ್ಲಿಯೂ 

ಆಸಕ್ತಿ ಇರುತ್ತಿತ್ತು (ಮಲೆನು. ೧೬೬). ಕುರ್ದೆ: ಈ ಹೊತ್ತಲ್ಲಿ ಈ 

ಕುರ್ದೆಯೇನು ಮಾಡುತ್ತದೆ (ಸಂಸ್ಕಾರ. ೫೪). "ಕುರುಣ್ಣೆ? ಪರಾ. 

[+ ತಮಿ. ಕುರುನ್ನು, ಕುಟನ್ಹೈ ” ಮಗು] 


ಕುರುಡುನಂಬಿಕೆ, ಕುರುಡುನಂಬುಗೆ (ನಾ). ವಿವೇಚನೆಯಿಲ್ಲದೆ|19| ಕುರುಧ್ವಜಿನಿ (ನಾ). ಕೌರವರ ಸೈನ್ಯ: ಗಾಳಿಗೊಡ್ಡಿದ ಸೊಡರಂತೆ 


ನಂಬುವುದು; ಮೂಡನಂಬಿಕೆ; ಮೂಡವಿ ಶ್ವಾಸ; ಕೇವಲ 
ಕುರುಡುನಂಬಿಕೆಯಾಗಲಿ; ಸಂ ಪ್ರದಾಯ ಶರಣತೆಯಾಗಲಿ ಅಸ್ಟು 
ಪ್ರಭಾವಬೀರಲಾರವು (ಶಿಕ್ಷದ. ೩೧೧); ಹಿಂದಿನಿಂದ ಬಂದ ಕುರುಡು 
ನಂಬಿಕೆಗಳು ಬೇರುಸಹಿತ ಕಿತ್ತು ಹೋಗದೆ (ಕಪಪ. ೬-೩೭). 
ಕುರುಡುನಂಬುಗೆ: ಕುರುಡುನಂಬುಗೆಗಳನ್‌ ಅವರೊಳಗೆ ಮನೆ|15 
ಮಾಡಗೊಟ್ಟಿ ನ್‌ (ಬದ್ಧಪ್ರ. ೧೪-೨೯೫). [ಕುರುಡು + ನಂಬಿಕೆ] 

ಕುರುಡುನಂಬುಗೆ "ಕುರುಡುನಂಬಿಕೆ' ನೋ. 

ಕುರುಡುಸನ್ನಿ (ನಾ). ೧. ಕಣ್ಣಿನ ದೃಷ್ಟಿಯನ್ನು ಹೋಗಲಾಡಿಸುವ 
ಸನ್ನಿ -ವಿಷಮಜ್ವರ. ೨. ಕುರುಡು ಸನ್ನಿಯಿಂದ ಹೀಡಿತನಾದ 
ವ್ಯಕ್ತಿ: ಕುರುಡುಸನ್ನಿ ಬಗುಳುಸನ್ನಿಗಳ ಮೂಗನ್ನೊತ್ತಿ ಹಿಡಿದುಗಂಟಲು 
ಗಳಿಗೆ ಮದ್ದೆಕೆದರೆ ಸಾಲದು (ನಡೆದಾ. 1, ೪೩೮). [ಕುರುಡು 4 ಸನ್ನಿ] 

ಕುರುಣಿ, "ಕುರಣಿ? ನೋ. 

ಕುರುಣ್ಣಿ (ನಾ). ಧಾನ್ಯದ ಒಂದು ಅಳತೆ: ಕಲ್ಲ ಕೊಡಸಿಗೆ ತೆರುವ ಸುಳಿ 
ಗೋಡು ಕುರುಣಿಮಕಿ ಮೇಲುವಾಸಿ(ಎಕ. ೫111, ಶೀರ್ಥಹ. ೩-೧; 1640). 

[- ಶಮಿ. ಕುಜುಣಿ] 25 

ಕುರುಣೆ,, ಕುರುಳ್ಳಿ (ನಾ). ೧. (ಪಶು, ಪಕ್ಷಿಗಳ) ಮರಿ ; ಕರು; 
ಶಿಶು, ಪೋತ: ಪೋ ತಾನಾಂ-ಕುರುಣೆಯಾಗಿ ಪುಟ್ಟುವುದುಂ 
(ತಸೂವೃ. ೪೯); ಸುರಿವ ಮದಧಾರೆ ಮಿಂಚಿನ ದೊಕೆಯೆನಿಸುವ ದಂತ 
ಮಿಡಿದ ಮೆಯ್ಗ್ಸರ್ಪಳವಟ್ಟಿರೆ ಕಾರ್ಮುಗಿಲ್ಲಳಿಕ್ಕಿದ ಕುರುಣೆಗಳೆನೆ 
ಕರಿಗಳಿರ್ದುವಾ ಗಿರಿತಟಿಡೊಳ್‌ (ಲಿ ಲಾವ. ೮-೨) ; ಕುರುಣೆಯಾಗೆ 30 
ಪುಟ್ಟುವ ಪೋತಜಮೆಂಬಿವು ಗರ್ಭಜಜನ್ಮಮಕ್ಕುಂ (ಪಸಾರ. ೨೮೪-೨೧) ; 
ಫುಲಿಯ ಮಖಲ್‌ಸಿಂಗದ ಕಜುಗಳೆಕ್ಕ ಲನ ಕುರುಣೆಗಳಿಂತಿವನು ಕೊಂಡು 
ಪೊಳಲಿಗೆ ಪೋಸ ಬೇಡರ ನೆರವಿಯೊಸ್ಪಿದುದು (ಸಾಳ್ವಭಾ. ೬-೭). 
(ಗು). ೨. ಎಳೆಯ; ಎಳಸಾದ. *ಕುರುಣೆವಟೌ್‌' ಪರಾ. 
ಕುರುಳ್ಳಿ: ೩. ಸಣ್ಣವನು; ಚಿಕ್ಕಮಗು: ಹರೆಗಳನೇಕೆ ಹೊಡೆಏರಿ | 35 
ಭಂಡರಿರ ಬಾಹಿರರಜ್ಞರಿರೆ ಸಾಕು ನಂದನ ಕುರುಳಿ [ನಾಕಾಂ. ಕೂಳಿ] 
ಕುಹಕಿಯನೇಕೆ ಕೊಂಡಾಡುವಿರಿ (ನಿಭಾಗ. ೧೦-೩೯-೩೨). 

(ದೇ. ॥ ಶಮಿ. ಕುರುಳ್ಳೆ ; ತುಳು. ಕುರ್ಲೆ] 

ಕುರುಣ್ಯೆ (ನಾ). (ಇಲಿ, ನಾಯಿ ಮೊದಲಾದ ಪ್ರಾಣಿಗಳ) ಪಿಟ್ಟೆ ; 
ಹಿಚಿಕೆ; ಮಲ: ಮುದದಿಂದಂ ಬಂಜೆಯೆರಡುಂ ಮದೆನಫಲಂ ಜೀವ 
ದಾಳಿಯುಂ ಕೂಡಿರಲಂತದನರೆದು ಗೋತದಿಂ ಕುಡಿಸದು ಕುರುಣೆಯ 
ವಮನದಿಲಿಯ ವಿಷಮಂ ಕಳೆಗುಂ( ಖಮದ.೧೨-೪೫). [ಶುಳು. ಕುರುಣಿ] 

ಕುರುಣೆವಈ (ನಾ). ಎಳೆಯ ಮರಿ; ಪೋತ: ಪೆರ್ಮರದೆ ನಟ್ಟಿ 
ಗೊಂಚಿನ ಕವಲ್ಲಲೆಯೊಳಿಟ್ಟಿ ಗೂಡುಗಳೊಳ್‌ ಗೂಡುಗೊಂಡಿರ್ದ 
ಕುರುಣೆ (ಪಾಕಾಂ. ಜುಳೆ]ನಜಕಿಗಳ್ಳೆ ಕುಟುಂಕನಿಕ್ಕಿ (ಚಂದ್ರಪು. ೮-೪ವ). 4 

[ಕುರುಣೈೆ + ಮಣಕ] 


ಲಾ 


ನಡನಡ ನಡುಗುವ ಕುರುಧ್ವಜಿನಿಯಂ ಕಂಡು (ಸಂಸಭಾ. ೮-೧೦೧ ವ). 
[ಕುರು + ಧ್ವಜಿನಿ] 

ಕುರುಪೆಳೆಲ್‌ (ನಾ). ಒಂದು ಕೆರೆಯ ಹೆಸರು: ತತಃ ಪ್ರಾಗ್ಗತ್ವಾ 

ನೇಜಕಿಲ್ಲೆಆ ತತಃ ಕುರುಪಕೆಜಕೆ (ಎಕ, ೫1, ದಾವಣ. ೬೬-೩೪ ; 694). 
[ಕುರುಪ್ಶ 4 ಕೆಜಕಿ] 

ಕುರುಪತಿ (ನಾ). ಕೌರವರ ಒಡೆಯ; ದುರ್ಯೋಧನ: ಕುರುಪತಿ 

ನಿನ್ನ ಪೊಕ್ಕ ತೊಜಕಿಗಳ್ಕೊದಲಾಗಿರೆ ಬತ್ತಿದಪ್ಪುವು (ಗದಾಯು. ೬-೧೨); 

ಕುರುಪತಿಯಂ ವಿಷ್ಣು ಬೇಡಿದಂ ಧರೆಯರೆಯಂ (ಶಮದ. ೬೪ ಪ್ರಯೋ). 
[ಕುರು + ಪತಿ] 


20| ಕುರುಪದ (ನಾ). ಕುರುಕುಪದ: ಈ ತಿರುಪೆಯನನಿಗೆ ಶಿಳಿದಿರುವುದು 


ಅದೊಂದೆ ಕುರುಪದ (ರೂಢಿ). 
[ಕುರ್ಳು (ಆ ಕುಜ್ಯು) * ಪದ್ಮ) 


| ಕುರುಷಾಟ (ನಾ). ಗುರಿ ತಾಗುವಿಕೆ, --ನಾಟುವಿಕೆ: ಕೋಟ 


ಯೊನಲಿಯಂತಾದುದಂಬಿನ ಕುರುಪಾಟವನೇನ ಹೇಳುವೆನು (ನಾಗಕು. 
೧೦-೨೬) ; ಬೋಳಂಬಿನ ಕುರುಪಾಟದೇಳಿಗೆಯನು ತಾಳಲಾರದೆ ಭಟ 
ತತಿಯು (ಜ್ಞಾನಚ. ೫೩೭). ಗ(ಕುರುಪ್ಕು (ಆ ಕುಣಪು) 4 ಆಟ] 

ಕುರುಪಿ "ಕುರುಪೈ' ನೋ. 

ಕುರುಪ್ರು, ಕುರುಹ್ಮು (ನಾ). ಒಂದು ಬಗೆಯ ಆಯುಧ: ಕೊಂಕು 
ಸರಳಿಂ ಹೊಸೆವ ಚಕ್ರದಿಂದಿಡುವ ಕುರುಪಿಂ . . . ಕೊಆಕವ ರೌರವದ 
ನರಕಂ ಭಯಂಕರಮಾದುದು (ಸದ್ದರಾ. ೪-೨೮). ಕುರುಹು, : 
ಶಸ್ತ್ರ; ಆಯುಧ: “ಶಸ್ತ್ರಂ ಕುರು[ಪಾಕಾಂ. ಕೂರ] ಹಕ್ಕು? 

ಟಿ 


(ಮಂಗರಾ. ೧೧೩-೮). 

ಕುರುಪ್ಳು "ಕುಟುಪು' ನೋ. 

ಕುರುಪೂರು (ನಾ). ಒಂದು ಊರಿನ ಹೆಸರು: ತತಃ (ತ) ಉತ್ತರಂ 
ಗತ್ವಾ ಕು(ಕ)ರುಪೂರಗ್ರಾಮಸ್ಯ ಕ(ಕೆಣ್ಣು ಕ್ರೂರಗ್ರಾಮಸ್ಕ 
(ಇಆ. ೪, ೫೨-೨೧ ; 5ನೆಯ ಶತ). 

[ಕುರುಪ್ಪು (ಆ ಕುಣಿ ಪು) 4 ಊರ್ಕು (ಆ ಊರ್‌)] 

ಕುರುಪೈ, ಕುರುಪಿ, ಖುರಪೈೆ ಖುರ್ಪಿ (ನಾ). ೧. ಕುರುಚಿಗೆ; 
ಉಜ್ಜುಗೊ (ರಿ: ನಾಲ್ಕುದಿನ ಬಿಟ್ಟರೋ, ಕಸ ತುಂಬಿ ಬಿಡುತ್ತದೆ. 
ಕುರುಪೆ ಹಿಡಿದು ಕೆತ್ತುತ್ತ ಇರಬೇಕು (ಗಾಳಿಪ. ೧೦೩) ; ಚಿಕ್ಕ ಕುರುಪೆ 
ಯಿಂದ ಪೊದೆಗಳನ್ನು ಕೀಳತೊಡಗಿದಳು (ಮಣ್ಣಿಮ, ೨೦). ೨. ಖಡಟಿ; 
ಮಗುಚುಗ್ಗೆ ; ಹಲ್ಲೆ : ದೋಸೆಯನ್ನು ಕುರುಪೆಯಿಂದ ಮಗುಚಿ ಹಾಕು 
(ರೂಢಿ). ಕುರುಪಿ : ಆಕೆ ಕೈಯಲ್ಲಿ ಕುರುಪಿ ಹಿಡಿದುಕೊಂಡು ಜೋಳದ 
ಹೊಲದ ಕಡೆ ನಡೆದಿದ್ದುದು ಕಾಣಿಸಿತು (ಜೋಳಬೆ. ೨೦); ಮೂವರೂ 
ಕೈಯಲ್ಲಿ ಕುರುಪಿ ಹಿಡಿದುಕೊಂಡು ತೋಟಕ್ಕೆ ಹೊರಟರು 
(ಸ್ವಾತಂತ್ರ್ಯ. ಗ೬); ಕೈಯಾಗಿನ ಳುರುಪಿ ಹಾಂಗ (ಆಗಸಳ್ಳ್‌. ೫೯). 


ಕುರಸ್ಸೆ 


ಖುರಪೆ: ಹೊಳೆ ಬೀಳುವ ಸ್ಥಳದಲ್ಲಿ ಗುಡ್ಡದ ಅಂಡು ಹಿಡಿಸಹಿತ 
ಖುರಪೆಯ ಆಕಾರವಾಗಿರುತ್ತದೆ, ಖುರಸೆಯಂತೆ ಮಣಿದ ಭಾಗವು 
ಕಾರವಾಡದ ದಿಕ್ಕಿನಲ್ಲಿ (ಕಭಾ.ಗೆ. ೧೬). ಖುರ್ಪಿ: ೧. ಎಲ್ಲಾ 
ಕಡೆಯಲ್ಲಿ ಉಪಯೋಗಿಸುವ ಮುಖ್ಯಗಳೆಯ ಸಾಮಾನು ನೇಗಲು 
* « * ಖುರ್ಪಿ (ಕಛಾಗೆ. ೨೬೪). [ಆ ಪ್ರಾ. ಖುರಪ್ಪ ; ಸೆಂ. ಕ್ಪುರಪ್ರ]| 5 
ಕುರೆ (ನಾ). ಕೃಪೆ; ದಯೆ: (೪). [ಆ ಸೆಂ. ಕೃಪಾ] 
ಕುರುಪ್ರಭು (ನಾ). ಕುರುಜೀಶದ ಒಡೆಯ, ರಾಜ; 
ದುರ್ಯೋಧನ: ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ 
ತ್ರಾಣನಂ ದ್ರೋಣನಂ (ಗದಾಯು. ೪-೪೭). [ಕುರ್ಮು 4 ಪ್ರಭು] 
ಕುರುಬ "ಕುಲುಂಬ' ನೋ. 
ಕುರುಬಗಿತಿ "ಕುರುಬಗಿತ್ತಿ' ನೋ. 
ಕುರುಬಗಿತ್ತಿ, ಕುರುಬಗಿತಿ (ನಾ). ಕುರಿಮಂದೆಯನ್ನು ಕಾಯು 
ವವಳು; ಕುರುಬ ಜಾತಿಯವಳು ; ಕುರುಬಿತ್ತಿ: ಮನುಜರೆಂಬುವ 
ಕುರಿಯ ಮಂದೆಯನು ಕಾಯುವಾ ಓ ಕುರುಬಗಿತ್ತಿ (ಪಾಂಚಜ. ೨೭). 
ಕುರುಬಗಿತಿ: (1). [ಕುರುಬ (ಆ ಕುಣುಂಬೃ) *ಇಗಿತ್ತಿ? 
ಕುರುಬತನ (ನಾ). ೧. ಕುರುಬನ ವೃತ್ತಿ, ಕೆಲಸ: (ಕ). 
ಅ. ಹಟಮಾರಿತನ ; ಒರಟುತನ; ತಿಳಿಗೇಡಿತನ: (ಕ). 
[ಕುರುಬ (ಆ ಕುಟುಂಬ) + -ತನ] 
ಕುರುಬನಗಡ್ಡೆ (ನಾ). ಕೆಂಪು ಬಣ್ಣದ ದೊಡ್ಡ ಹೂ ಬಿಡುವ ಒಂದು 
ಜಾತಿಯ ಬಳ್ಳಿ : (ಕ). [ಕುರುಬ? + ಗಡ್ಡೆ] 
ಕುರುಬಹೆಗ್ಗಡೆ (ನಾ). ಕುರುಬರ ಮುಖ್ಯಸ್ಥ : (8). 
[ಕುರುಬ (ಆ ಕುಚುಂಬ,) * ಹೆಗ್ಗಡೆ (೮ ಪೆರ್ಗಡೆ)] 
ಕುರುಬಾಗಿಲು (ನಾ). ಸಣ್ಣ ಬಾಗಿಲು ; ಹಿಂದಿನ ಬಾಗಿಲು; ದಿಡ್ಡಿ 
ಬಾಗಿಲು : ಕಳ್ಳ ಕುರುಬಾಗಿಲಿನಲ್ಲಿ ಮನೆಹೊಕ್ಕ (ರೂಢಿ). 
[ಕುರ್ಕು (ಆ ಕುಜ್ಯು)* ಬಾಗಿಲು (ಆ ಬಾಗಿಲ್‌)] 
ಕುರುಜಾಣ "ಕುಡುಬಾಣ ನೋ. 
ಕುರುಬಾನಿ (ನಾ). ಬಲಿ ಕೊಡುವುದು; ನಿವಾಳಿಸುವುದು: 
ಭಾರತೀಯರಲ್ಲಿ ಬೇರೂರಿದ್ದ ಮೂರ್ತಿಪೂಜೆ... ಮುಸ ಲ್ಮಾನ ರೆ 
ಕುರುಬಾನಿ - ಕಾಫರರ ಕೊಲೆ - ನಮಾಜು ಇತ್ಯಾದಿ ಅತಿರೇಕಗಳನ್ನು 
ತೊಳೆದು (ಭಾರದ. ೪೫೮). 
[+ ಹಿಂ. ಮರಾ. ಕುರಬಾನೀ ; ಅರ. ಕುರ್ಬಾನ್‌] 
ಕುರುಬಿತಿ "ಕುಟುಂಬಿತಿ? ನೋ. 
ಕುರುಬಿತ್ತಿ "ಕುಣುಂಬಿತಿ' ನೋ. 
ಕುರುಬು, ಕುಟುಂಬ್ಯು' ನೋ. 
ಕುರುಬ "ಕುರುಂಬೆ' ನೋ. 
ಕುರುಬೆ "ಕುರುಂಬೆ' ನೋ. 
ಕುರುರಂಗೆ (ನಾ). - ಕುರುಕ್ಷೇತ್ರ: ಕುರುರಂಗದ ಶರಶಯ್ಕೆಯಲಿ 
ಭೀಷ್ಮನು ಮಲಗಿದನು (ಪಾಂಡಜ. ೧೩). ([ಕುರ್ಯು + ರಂಗ) 
ಕುರುರಾಯ (ನಾ). 2 ಕುರುಭೂಪಾಲ: ರವಿಸೂನು... 
ಮನೋನುರಾಗದಲೈದಿದನು ಕುರುರಾಯನೋಲಗವ (ಕುವ್ಕಾದ್ರೋ. 
೧-೩೨). [ಕುರ್ಯು * ರಾಯ] 
ಕುರುಲು (ನಾ). ಗುಂಗುರು ತಲೆಕೂದಲು; ಕುರುಳು ; ಕೇಶಗುಚ್ಛ: 
ಕಂಬಳಿಯಲ್ಲಿ ಕುರುಲ ಶ್ವಪಚಾಧಮನೊಳತ್ಕಂತ ಶುಚಿಯ ... 
ಆಆ ದೊರೆದು ನೋಡಲೇಂ (ಮದೇಪು. ೨೯-೯) ; ಅರಲುಗಳ ಕೆಚ್ಚಿರ್ದ್ವ 
ವೇಣಿಯ ಕುರುಲುಗಳು (ರಘುವಂ. ೮೩).  [« ಸಂ. ಕುರಲ]) 
ಕುರುವ "ಕುಲುವ್ಯ' ನೋ. 


13 


20 


25 


40 


೧೯೫೭ 


10 


ಕುರುವು, 


ಕುರುವಂಜಿ "ಕೊಅಟನಂಜಿ? ನೋ. 

ಕುರುವಕ (ನಾ). ೯ ಕುರವಕ : ಸುರಹೊನ್ನೆ ಬಾವನ್ನ ಕುರುವಕ ದ್ರಾಕ್ಷೆ 
ಭಾಸುರ ನಾಗವಲ್ಲಿ ಕದಂಬ (ಭೈರವೇ. ೧-೭೬); ಕುರುವಕದೊಳಂಕುರದ 
ಕುಟ್ಮಳದೊಳಲ್ಲಮಂ ಸಂಪಗೆಬಿರಿಮುಗುಳ ಪೂ ವಸೆಯೊಳಲ್ಲಮಂ 
(ಆಪ್ರಭು. ೩೯) ; ಕುಂದ, ಕುರುವಳ, ಕುಟಜ ಮೊದಲಾದ ಅನೇಕ 
ದಿಬ್ಬಣಗಳೂ ಬಂದಿದ್ದವು (ಕಮಕ. ೮೨). [೮ ಸಂ. ಕುರವಕ) 

| ಕುರುನಗೆಯ್‌ (ನಾ). ಒಂದು ಬಗೆಯ ಬತ್ತದ ಗದ್ದೆ: ಗುಣಶಾಸನ 
ದಿನಾಳಕ್ಕರಿಗವೃತ್ತಿ ಮತ್ತರಿರ್ಪೃತ್ತೈದು ಮನೆಯೊಂದು ಕುರುವಗೆ 
ಯ್ಮತ್ತರ್ಪ್ರನ್ನೆರಡು (ಎಇ. XX, ೬-೨೮ ; 1012), 

[ಕುರುವ (ಆ ಕುಜುವ,) + ಕೆಯ್ಯ] 

ಕುರುವಬ್ಬೆ (ನಾ). ಒಬ್ಬಾಕೆಯ ಹೆಸರು: ದಣ್ಣಿಗಾಯಿಗಜ್ಣಕುರು 
ವಬ್ಬೆಗ ಪುಟ್ಟದ ಮಗ ದಸವರ್ಮ್ವಗಾಯಿಗಂ (ಎಕ. ೪111, ಸೊರಬ. 
೫೭೦-೧೪; 951). [ಕುರು + ಅಚ್ಚೆ] 

ಕುರುವರ (ನಾ). ಒ ಬ್ಬಾತ ನಹೆಸರು: ಕುರುವರನ ಮಗ ಚಿಕು 
ಶಂಭುವನಯ್ದೆ ನೀಜ ಎಡೆನಾಜ್ನೆಟ್ಟತ್ತು ಆಳುತ್ತಿರೆ (ಎಕ. ೪111, ಸೊರಬ. 
೫೬೦-೧೪; 951). [?) 

ಕುರುವಾಯಿ (ನಾ). ಹರಿತವಾದ ಬಾಯುಳ್ಳ ಒಂದು ಬಗೆಯ 
ಕೇಟಿ: ಮರಗಳನ್ನೇ ಕೊರೆದು ಕೊರೆದು ಅವನ್ನು ಕೊಂದು ಬಿಡುವ 
ದೊಡ್ಡ ಕುರುನಾಯಿ (8ೀ(16)ಗಳನ್ನು ಕಂಡಿರುವೆವು (ಬಾಲಪ್ರ. 111, 
೧೦೮೫). (ಕುರ್ಕು (ಆ ಕೂರ್ಕಾ) * ಬಾಯ್‌ + ಇಣ್ಯ] 

ಕುರುವಾಳು (ನಾ). ಚಿಕ್ಕ ಕತ್ತಿ; ಸಣ್ಣ ಕಠಾರಿ: ತುಂಬಿಲ್ಲ 
ಕೋವಿಯಂ ಕುರುವಾಳ ಸೆಳೆದಂ (ಕಾಲೂರ. ೯೫-೧೮೯). 

[ಕುರು (ಆ ಕುಜ್ಜು) * ಬಾಳ್ಕು (ಆ ಬಾಳ್ಕ್‌)) 
ಕುರುವಿಂಗಿ (ನಾ). ಒಂದು ಬಗೆಯ ಔಷಧಿಗಿಡ: (ಮೈಔಗಿ. ೩೨-೬೨೮). 
(7) 

ಕುರುವಿಂದ (ನಾ). ಪಾದರಸದಿಂದೆ ಆದ ಒಂದು ಅದಿರು, 
—ಇಂಗಲೀಕ: ೧, *ಹಿಂಗುಳಂ ಹಂಸಪಾದಮೆನೆ ಕುರುವಿಂದನೆನ 
ಲಿಂಗಲೀಕಂ? (ಮಂಗರಾ. ೩೧-೭). ಶಿ. ಒಂದು ಬಗೆಯ 
ಸುವಾಸನೆಯ ಹುಲ್ಲು; ಕೊನ್ನಾರಿ ಗೆಡ್ಡೆ; ಭದ್ರಮುಸ್ತೆ: *ಮಸ್ತಕಃ 
ಕುರುವಿಂದಃ, ಭದ್ರಾ, ಜಳದಃ -ಈ ೪ ಭದ್ರಮುಸ್ತೆ* (ಹಲಾಯು. 
೧೦೨-೪೬೮) ; ಕುರುವಿಂದಂ ಕಟುಕತ್ರಯುಮುರು ಕಡಸಿಗೆಯೆಂಬಿನಂ 


| ಸುನಿಂಬೆಯ ರಸದಿಂದರೆದು ಕುಡಿಸುವುದು (ಖಮದ. ೨-೧೭೧). 


೩. ಕೆಂಪು ರತ್ನ; ಮಾಣಿಕ್ಯು;: “ಕುರುವಿಂದಮಕ್ಕು ಕಿಸುಗಲ್‌ 
ಕೆಂಬರಲ್‌ ರನ್ನವರಲೆನಲ್‌ ೨ (ಕಬ್ಬಿಕ್ಕೆ. ೪) ; ವರವಜ್ರದ ಮುಂಡಿಗೆ 
ದಾಡೆಗಳಾ ಕುರುವಿಂದದ ಕೀಳ್ಮೇಲ್ಲಟ್ಟೊಗಳೆ (ಜಯ ₹9. ೧-೫೪) ; 
ಕುರುನಿಂದೆ ಖಚಿತ ಕರುಮಾಡುಗೆಳ (ವೆಂಕಾರಾ. ೨-೭-೨೭); ಕುರುವಿಂದ 
ವೆಂಬ ಕೆಂಪು ರತ್ನವು ಕ್ಷತ್ರಿಯ ಜಾತಿಯು (ಸೌಗಂಧಿ. ೩೬೬-೩೨). 
೪. ಒಂದು ಪರ್ವತದ ಹೆಸರು: ತ್ರಿಕೂಟ, ಕುರುವಿಂದ . . . ನಿಷಧ 
ವೆಂಬೈದು ಗಿರಿಗಳೇ... ಮಧ್ಮಭಾಗದೊಳಗಿಹವು (ವಿವೇಕ. ೨೧೪). 
೫, ಕುರುಂದ ಕಲ್ಲು. (?] 

ಕುರುವಿಂದಕೆ (ನಾ). ಕೆಂಪುರತ್ಸ; ಮಾಣಿಕ್ಯ: ಕುರುವಿಂದಕಂ 
ಮೆಜಕಿಯೆ ಪಾಬಾಂತ್ಯ ಪೆಚ್ಚುವುದು (ರತ್ನಕಾ. ೧೧-೧೭). [ಸಂ.] 

ಕುರುನಿಸ್ತ (ನಾ). ಒಂದು ಪಲ ತೂಕದ ಚಿನ್ನ; ಏಳುನೂರು ಗ್ರೇನ್‌ 
ತೂಕದ ಚಿನ್ನ: (ಕ). [7] 


| ಕುರುವು, "ಕುರ್ಕ ನೋ. 


ಕುರುವ "ಕುಜುಪು? ನೋ. 


ಕುರುವೆ, 


ಕುರುನೆ, (ನಾ). ಕುಕ್ಕೆ: ಬುಟ್ಟ ಕುರುವೆ ಮೊದಲಾದವುಗಳನ್ನು ತಯಾರಿಸ 
ಅಕ್ಕೆ ಬೇಕಾದ "ರೆಂಚೆರು' ಬೀಳಲು, "ಮನೆ ಬೀಳಲು' ಈ ಆಡನಿಯಲ್ಲಿ 
ಸಾಕಷ್ಟು ಬೆಳೆದಿರುತ್ತದೆ (ದಂಬನಾ. ೧೮), [- ತುಳು. ಕುರುವೆ] 

ಕುರುವೈೆ "ಕುಟುವ? ನೋ. 

ಕುರುವೇರು, ಕುರುವೇಲು (ನಾ). ಮುಡಿವಾಳ; ಲಾಮಂಚದ 
ಒಂದು ಪ್ರಭೇದ: “ಬಾಲಂ, ಹ್ರೀಬೇರಂ. .. ಲಾಮಂಚದಲ್ಲಿ ಭೇದ, 
ತೆಲುಗಿನಲ್ಲಿ ಕುರುವೇರುಯೆಂದು ಪೆಸರು? (ಸಿದ್ಧಾಂತಿ. ೧೨೩). 
ಕುರುವೇಲು : ಭದ್ರಮುಸ್ತೆ, ಲಾಮಂಚ, ಪರ್ಪಾಸ್ಟ್ರಕ, ಶ್ರೀಗಂಧ, 
ಕುರುವೇಲು , .. ಕಷಾಯಂ ಕಾಸಿಕೊಡಲು (ಸಕನೈ, ೨೮೪). 

(ಡೀ. ॥ ತಮಿ. ಕುಜುವೇರ್‌ ; ತೆಲು. ಕುರುವೇರು) 

ಕುರುವೇಲು "ಕುರುವೇರು' ನೋ. 

ಕುರುವೈರಿ (ನಾ). ಕೌರವರ ಶತ್ರು; ಭೀಮಸೇನ: *ಕುರುವೈರಿ 
ವಾಯುಪುತ್ರಂ ವೃಕೋದರನೆನಲು ಭೀಮನಕ್ಕು? (ಮಂಗರಾ. ೭೮-೩), 

ಕುರುಶಾಬ (ನಾ). ಕುರುವಂಶದ ಮರಿ; ಕೌರವ: ಕುರುನಂದನರಂ 
ಕೊಂದೆಂ ಕುರುಶಾಬಾನುಜನ ನೆತ್ತರಂ ಕುಡಿದೆಂ (ಗದಾಯು. ೧-೬೯). 

[ಕುರ್ಯು 4 ಶಾಬ] 

ಕುರುಸಾನಿ "ಖುರಾಸಾನಿ' ನೋ. 

ಕುರುಹ "ಕುಲಪು' ನೋ. 

ಕುರುಹು, "ಕುಲಾಪು? ನೋ. 

ಕುರುಹ್ಮು "ಕುರುಪೈೆ'? ನೋ. 

ಕುರುಳ್‌,, ಕುರುಳು, (ನಾ). ಕೂದಲು; ಸುರುಳಿಗೂದಲು; 
ಮುಂಗೂದಲು ; ಗುಂಗುರುಗೂದಲು : ನಡು ನಡುಗಲ್ಕೆ ಪುರ್ವ 
ಫೊಡರಲ್ಳಿ ಕುರುಳ್‌ ಮಿಳಿರಲೈ (ಪ 6 ಪ ಭಾ. ೭-೮೯); ನೊಸಲೊಳ್‌ 
ಕುರುಳುಯ್ಕಲನಾಡೆ (ಕಬ್ಬಿಳಾ. ೩೩೮) ; ಆಳಿಗುರುಳ. ತಾನಕೆಮೊಗದ 
ಪೊಳೆವರಳುಗಂಗಳ (ಸಾಳ್ತಛಾ. ೨-೨); ಓರ್ವಳ್‌ ಕೊಂಕುಗುರುಳ 
ಬಿಂಕದ ರಂಭೆ (ರಾಮಾಶ್ವ. ೫೯-೨೯). ಕುರುಳು: ಕುರುಳಿನಲ್ಲಿ ಕೂಳ 
ಕಟ್ಟ ಕೂದಲ ಶೋಧಿಸಬಹುದೇ ಅಯ್ಯಾ (ಮೋಳಿಮಾ, ೭೬-೩೦೦) ; 
ಕುರುಳ ಬೆಂಬಲ ಪಿಡಿದುಕೊಂಡು (ಸೌಂದಪು. ೩-೩೬); ಮಂಡೆಯ 
ಕುರುಳ ಹಿಕ್ಕುವಕೊಂದು ಕೆಲರು ಪೂದಂಡೆಯ ಮುಡಿಸುವರ್‌ ಕೆಲರು 
(ನೋಹತ. ೨೭-೩೪) ; ಇಂದೀೀವರಾಕ್ಷಿಯ ಕುರುಳ ನೇವರಿಸುತ 
(ಕಂನವಿ. ೧೦-೩೬). 

[ದೇ. 1 ತಮಿ. ಮಲ. ಕುರುಳ್‌, ಕೊರುಳ್‌ ; ತುಳು. ಕುರುಂಬಿ ; 

ತೆಲು. ಕುರುಳು] 

ಕುರುಳ್‌, ಕುರುಳ್ಳು (ನಾ). ಒಣಗಿದ ಸಗಣಿ; ಬೆರಣಿ: (8). 
ಕುರುಳು : “ಗೋಮಯದ ಪಿಂಡದೊಳ್ಳುರುಳು? (ಶಬ್ದಮಂ. ೧೧೨); 
ಕುರುಳಾರಿಸುತಿದ್ದ ಗುರಂಪತ್ನಿಗೆ ನಮಸ್ಕರಿಸಿ (ಕೃವಾಆ. ೩೯); ಒಲೆ 
ಮಗ್ಗುಲಲ್ಲೆ ಕುರುಳು ಕಟ್ಟಿಗೆ ರಾಶಿ (ಡೆಂಗೂಲಿ. ೧೫೩). [2] 

ಕುರುಳೆ, ಕುರುಳು (ನಾ). [ಸಂಗೀತ] ಗಮಕದಲ್ಲಿ ಒಂದು ಪ್ರಕಾರ: 
ಕುರುಳ-ಒಂದು ಸ್ವರಸ್ಥಾನದಲ್ಲಿ ತಂತಿ ಜಗ್ಗಿಸಿ ಮತ್ತೊಂದು ಸ್ವರನುಡಿಸು 
ವುದು (ಸಂಗೀತ. ೨೭). ಕುರುಳ್ಳು. "ಕುರುಳುವಳಿ? ಪರಾ. [2] 

ಕುರುಳೆಕಾಂತ (ನಾ). ಒಂದು ಗೌರವದ ಚಿಹ್ನೆ; ಶೀರ್ಷಾಭರಣ; 
ತಲೆಯೊಡನವೆ (?) : ಪರನೃಸರಂ ಪಳಂಚಲೆದು ಬಂದಡೆ ವಿಕ್ರಮ ಚಕ್ರಿ 
ತಂನನಾದರಿಸಿ ವಿ(ಳಾ)ಸದಿಂ ಧವಳ ಶಂಖಮನಗೃದ ಧಾ[ರೆ]ಗಾಳೆಯಂ 
ಬಿರುದಿನ ನಾಮಮಂ ಕುರುಳ ಕಾನ್ತಮನೋಜ್ಚರವಾಕ್ಕದಲ್ಯಿದಚ್ಚರಿಯೆನೆ 
ಪೆತ್ತ ಪೆಂಪಿನಳವಾರಳವೀಶ್ವರದಣ್ಣನಾಥನ (ARR 2೧0, ೭೪-೧೪; 1112). 


(1) 


೧೯೫೮ 


20 


ಕುರುಳ್ಳೊಯ್‌ 


ಕುರುಳಸಾವೆ (ನಾ). ಒಂದು ಊರಿನ ಹೆಸರು: ವಿಮಳ ನರ್ಮ್ಮದಾ 
ನದಿಯ[ಕು]ರುಳಪಾವೆಯ ಜಿನನಂ ವಿನುತಂ ಕಾಣ್ಪಿನೆಗಂ ಕೂಳನೆ 
ತೊಜಕಿದುದು ಸನ್ನುದವ್ತ ದಾಜನ್ಮಾನ್ಹಂ (ಸೌಇಇ. X1-, ೫೨-೨೬, 1008). 

(1) 

ಕುರುಳಿ, (ನಾ). ಬಹಳ ಚಿಕ್ಕದಾದ ಮಣ್ಣಿನ ಕುಡಿಕೆ : “ಲನಕುಟಿಂ 
ಕುರುಳಿಯಕ್ಕು * (ಮಂಗರಾ. ೬೨-೨೪); ಬಾಗಿಲಳೊಂದು ಮುಷ್ಟಿ 
ಕೂಳುಮನೊಂದು ಕುರುಳಿಯೊಳುದಕಮುಂ ದಿನಂಪ್ರತಿ ನೀಡುತ್ತಂ 
ಬರಲ್‌ (ಪುಣ್ಯಾಸ್ರ. ೯-೩ ವ). [+ ತಮಿ. ಕುಜಳ್ಳೆ ?] 

ಕುರುಳ್ಳಿ "ಕುರುಣ್ಕೆ' ನೋ. 

ಕುರುಳ್ಳಿ (ನಾ). ಸುಕ್ಕು ; ಮುದುಡು: "ಕುರುಳಿಗೊಳ್‌' ಪರಾ. 

[ಆ ಸುರುಳಿ?] 

ಕುರುಳಿಗೊಳ್‌ (ಕ್ರಿ). ಸುಕ್ಕಾಗು; ಮುದುಡಿಕೊಳ್ಳು : ಕೀನಿನಲ್‌ 
ಪೊಕ್ಕಡಗಿರ್ದ ಕಣ್‌ ಕುರುಳಿಗೊಂಡರೆಬತ್ತಿದ ಬಾಯ್‌ (ಲೀಲಾವ. ೬-೬೮); 
ಅಂಧಥಿ)ಕ್ಷೇಪದಿಂದಂ ಕುಸಿದು ಕುರುಳಿಗೊಂಡುರ್ವಿ ದಾನಾಂಬುವಿಂ 
ತೀವಿದುದೆಂಬನ್ನಂ ಜಗನ್ಮಂಡಲವೆಡೆಗಿಡೆ ಬಂದತ್ತು ಮತ್ತೇಭವೃಂದಂ 
(ವರ್ಧಪು. ೮-೯). [ಕುರುಳ್ಳಿ + ಕೊಳ್‌] 

ಕುರುಳಿಡು (ಕ್ರಿ). ೧. ಕೊದಲುಕೊಡು ; ಮುಡಿಕೊಡು. ೨. ಬೆರಣಿ 
ಗಳನ್ನು ಇಡು ; . ಮೆಯ್ಕಿಟ್ಟು ಕುರುಳಿಟ್ಟು ಭಕ್ತಿಯನ್‌ ತೋರ್ಪಂ 
(ಅಶ್ವತ್ಥಾ. ೫೧-೧೦). [ಕುರುಳ್ಳ್‌ + ಇಡು] 

ಕುರುಳು, "ಕುರುಳ್ಕ್‌' ನೋ. 

ಕುರುಳ್ಳು "ಕುರುಡು? ನೋ. 


"| ಕುರುಳು "ಕುರುಳ್ಕ್‌' ನೋ. 


50 


93 


45 


ಕುರುಳ್ಳು "ಕುರುಳ? ನೋ. 
ಕುರುಳುಗೊದಲು "ಕುರುಳ್ಗೂದಲ್‌' ನೋ. 
ಕುರುಳುವಳಿ (ನಾ). [ಸಂಗೀತ] ಒಂದು ಪ್ರಕಾರದ ಗಮಕ: 
ಆಹತ ಆಂದೋಳಿತ ಲೀನ ಕಂಪಿತ ಕುರುಳುವಳಿ ಮೊದಲಾದೆ ಗಮಕಂ 
ಗಳಿಂ ಡಮತ್ಕಾರಮಂ ಪುಟ್ಟಿಸಿ (ವಿರೂಪಾ. ೭೪). 
[ಕುರುಳ್ಳು (ಆ ಕುರುಳ) + -ವಳಿ?) 
ಕುರುಳೆ (ನಾ). ಗುಂಗುರು ಗೂದಲುಳ್ಳವಳು : ರಸಗಾನಲೋಲಿ 
ಹರಿಮಧ್ಮೆಯೊರ್ವಳು. . . ಕೊಂಕಿದ ಕುರುಳೆ ಬಂದು (ಚೆಬಪು. ೧೦-೨೩). 
(ಕರುಳ, + -ಎೃ] 
ಕುರುಳೋಳಿ (ನಾ). ಕೂದಲಿನಸಾಲು; ಕೇಶರಾಶಿ: 
ಕುರುಳೋಳಿಯಿಂ ಬಗೆಗೊಳಿಸಿದುದೋರಂತೆ ಮಿಸುಪ ನಗೆಮೊಗಮವಳಾ 
(ಕಬ್ಬಿಕಾ. ೭೭); ಕುನುಂಗಿತು ಕುರುಳೋಳಿ (ಜಯಕಾ. ೩-೨೫). 
(ಕುರಂಳ, + ಓ೪] 
ಕುರುಳ್ಯಟ್ಟು (ನಾ). ಕೂದಲುಗಳನ್ನು ಕಟ್ಟುವಿಕೆ; ಕೇಶಬಂಧ: 
ಸರ್ವಾಂಗವಾವರಿಸಿದಾ ರಜವ ಕಳವಿಳಾಸಿಯರಿಂದ ಕೊಡಹಿಸುತ 
ಕುರುಳ್ಳಟ್ಟಿ ಸಡಿಲ್ಲುಡಿಗೆ ಬಿಗಿದುಡಿಸುತೆ (ನವಮೋ. ೭-೩೩). 
[ಕುರುಳ್‌, + ಕಟ್ಟು] 
ಕುರುಳ್ಲೊದಲ್‌, ಕುರುಳುಗೂದಲು (ನಾ). ಗುಂಗುರುಕೂದಲು ; 
ಕುಟಿಲಕುಂತಳ: “ಭ್ರಮರಕಃ-ಕುರುಳ್ಳೂದಲ್‌ * (ಕಾಶಕೃ. ೧೯೦). 
ಕುರುಳುಗೂೊದಲು : "ಅಳಕಾಃ, ಚೂರ್ಣಕುಂತಲಾ-ಈ ೨ ಕುರುಳಂ 
ಗೂದಲು * (ನಾಚಿರಾ. ೧೨೫) ; ಸಣ್ಣ ಕುರುಳುಗೂದಲು ಬೆನ್ನಮೇಲೆ 
ಬಿದ್ದಿರುತ್ತವೆ (ಇಪ್ಪಕ. ೫೬). [ಕುರುಳ್ಕ್‌* ಕೂದಲ್‌ (ಆ ಕೂಂದಲ್‌)] 
ಕುರುಳ್ಳೊಯ್‌ (ಕ್ರಿ). ಕೂದಲನ್ನು ಕತ್ತರಿಸು: ಬಾಯನೊಡೆಬಡಿ 
ಮಾಸೆಗೀಳ್‌ ಕುರುಳ್ಳೊಯ್‌(ಚೆಬಪು.೪೯-೪೯). [ಕುರುಳ್ಕ್‌*- ಕೊಯ್‌] 


ಕುರುಳು 
ತೆ 


ಕುರುಳ್ಹು (ಕ್ರಿ). ಆಯುಧವನ್ನು ರುಳನಿಸು -ಇತಿರುಗಿಸು: 
“ಕ್ಷುರುಳ್ಳು - ಶಸ್ತ್ರ ಸಂಚಾಲನೇ ೫? (ಶಮಧಾ); ಪೊ ಟ್ಟ ಳಿಸಿ ಗೇಣಂ 
ಕರ್ತು ತೂಟ್ಲಟ್ಟ ಗಿಜ್ರಿನಲೀಡಾಡಿ ಕುರುಳ್ಳಿ ಕುಪ್ಪಳಿಸಿ ಮುಂತುಂ 
ಪಿಂತುಮಂ ನೋಡಿ (ಎಳ. ೩1, ಚಿತ್ರದು. ೩೪-೧೯; 1124); ನಭಕ್ಕೆ 
ಚಿಮ್ಮಿ ಕುರುಳ್ಳಿ ಕೈಮಾಡುವ ಕೊಂತಗಾಆರ ತಿಂತಿಣಿಯ ನಡುನೆ 
(ಗಿರಿಕ. ೬-೫೫ ವ); ಒಟಕಿಗಳೆದು ಕುರುಳ್ಳುವ ಕೈದುಗಳ ಬಳ್ಳಿವೆಳಗಿಂ 
(ರಾಜ ಶೆ. ೧೩-೭೭ ವ); ಗುಪ್ತಕೋಶದಿಂದ ಬರಸೆಳೆಡೆತ್ತಿದಲಗನ್ನು 
ಕುರುಳ್ಳಿ ಅಭಿನಯಿಸುತ್ತ (ಬೆಟ್ಟಅ. ೧೮೮-೧೬). (2) 
ಕುರುಳ್ತಿದ್ದು (ಕ್ರಿ). ಕೂದಲುಗಳನ್ನು ಓರಣಗೊಳಿಸು, ಸರಿ 
ಪಡಿಸು: ಪಿಡಿದೆತ್ತಿ ಮೊಗಮನ್ನೋಡಿ ಕುರುಳ್ತಿದ್ದೆ (ನವಮೋ. ೧೩-೨೬). 
[ಕುರುಳ್‌* ತಿದ್ದು (ಆ ತಿರ್ದು)) 
ಕುರುಳ್ಹಲೆ (ನಾ). ಗುಂಗುರುಗೂದಲುಳ್ಳ ತಲೆ: ಕರಿದಪ್ಪಾ 
ಕುರಂಳ್ಹಲೆಯವನತಿಸುಖಿ ಶುಕ್ಲ ಸಾರನಕ್ಕುಂ ಶುಕ್ರಂ (ಜಾತತಿ. ೨-೨೪). 
[ಕುರುಳ್‌, + ತಲೆ) 
ಕುರುಳ್ಳೊಂಗೆಲ್‌ (ನಾ). ಕೂದಲಿನ ತೊಂಗಲು; ಕೇಶರಾಶಿ: 
ಚೆಲ್ವಿನಾಸನದೊಳುಜಕ ಮಿಜುಗುವ ಕುರುಳ್ನೊಂಗಲ. . . ಕಪ್ಪು ಚಿಲ್ವಿಂದೆ 
ಕಣ್ಗೆ ಸೆದಿರ್ದುದು (ಜೈಮಿಭಾ. ೧೮-೩೫). [ಕುರುಳ್‌, + ತೊಂಗಲ್‌] 
ಕುರುಳ್ಬೆರಸು (ಕ್ರಿ). ಕೂದಲನ್ನು ಕೂಡಿಸು ; ಕೇಶರಾಶಿ ಮಾಡು: 
ಮೆಣಿದೊಡವನಿಕ್ಕಿ ಕುರುಳ್ಬೆರಸಿ ಜಡೆಮುಡಿ ರಚಿಸಿ ಪೂ ಮುಡಿಸಿ 
(ನವಮೋ. ೨೩-೩೨). [ಕುರುಳ್‌, + ಬೆರಸು] 
ಕುರುಳ್ವಿಡಿ (ಕ್ರಿ). ಕೂದಲನ್ನು ಹಿಡಿ: ಸುರಿಯೆ ಬೆಮರ್‌ ಕುರುಳ್ವಿಡಿದು 
ಮುತ್ತುಗಳಂ ಮಟಾದುಂಬಿ ಕಾಜುವಂತಿರೆ (ಪಂಪಭಾ. ೮-೬೦); 
ಕುರುಳ್ವಿಡಿವುತಧರ ಸುಧೆಯ ನೀಂ ತಳುವದೀಂಟೊ (ಚೆಬಪು.೧೯-೩೭). 
[ಕುರುಳ್‌, * ಪಿಡಿ] 
ಕುರೂಪ (ನಾ). ೧. ಅಂದಗೇಡಿತನ; ಕುರೂಪತನ: ಸುಂದರಿಯ 
ಕಂಠದ ಮೆಚ್ಚುಗೆಯ ಮರೆಯಲ್ಲಿ ಅಡಗಿದುದು ಅವಳ ಕುರೂಪದ ಬಗ್ಗೆ 
ಅನುಕಂಪ (ಮೂರುದಾ. ೧೧೩). ೨. ಅಂದಗೇಡಿಯಾದವನು; 
ಕುರೂಪಿ: ಈ ಚಾರುರೂಪ ಲಲಿತ ನನೇಚರಿಯರನೀ ಕುರೂಪರೊಳ್‌ 
ಕೂಡಿ ನಿರಾಲೋಚಕನಾ ಬಿದಿ ವೇದಜಡೋಚಿತವೃತ್ತಿಯನದಿಂತು 
ಕನ್ನಡಿಸುವನೇ (ಪುಷ್ಪಪು. ೫-೯೧). (ಸಂ. 
ಕುರೂಪತೆ (ನಾ). ಅಂದಗೇಡಿಯಾಗಿರುವಿಕೆ; ಕುರೊಪವಾಗಿರುವಿಕೆ: 
ಮನ್ನಣೆ ಕುರೂಪತೆಗೆ ತಾನೆಲ್ಲಿ (ಶ್ರೀರಾಮಾ. ೨೪-೬೪೨). 
[ಸಂ. ಕುರೂಪತಾ] 
ಕುರೂಪಿ (ಗು). ೧. ರೂಪುಗೆಟ್ಟಿ; ಅಂದಗೇಡಿಯಾದ. (ನಾ). 
೨. ರೂಪಹೀನ ವ್ಯಕ್ತಿ : ಕುತ್ಸಿತೆ ಕುರೂಪಿ ಕುಭಾಗೈ .. , ಎಂಬಟ 
ಮಟ ಕಾರ್ತ್ಟೀಯರ್‌ ಸತಿಯರ್‌ (ಸೌಇಇ. XX, ೨೪೮-೪೧ ; 1228). 
ಕಾಂತೆಯರು ತಾನಂಗಹೀನಂಗೆಂತು ಸಿಕ್ಕುವರಯ್ಯ ಬಳಿಕ ಕುರೂಪಿ 
ಯಾಗಿರಲು (ಬಸಪು. ೧೮-೬೯); ಕಮಲು ಅಪ್ರತಿಮ ಸುಂದರಿಯಲ್ಲ 
ದಿದ್ದರೂ ಕುರೂಪಿಯಾಗಿರಲಿಲ್ಲ(ಸೋತುಗೆ. ೪೪). [ಸಂ. ಕುರೂಸಿನ್‌) 
ಕುರೂಪಿತನ (ನಾ). ೯ ಕುರೂಪತೆ: ಬಿಡದೆ ಮುನ್ನಿನ ರೂಪು 
ಬೇಕಾದಡೆ ನೆನೆವುನಾ ಪಕ್ಷಿಗಳ ಹಚ್ಚಡವ ನೀವು ಧರಿಸಲಡಗುವುದೀ 
ಕುರೂಪಿತನ (ನಳಚ. ೬-೨೦). [ಕುರೂಪಿ + -ತನ] 
ಕುರೂಪು (ನಾ). - ಕುರೂಪತೆ: *ಕೊಂಕು ಕುರೂಪು ದೊಡ್ಡಿತಿನಿತುಂ 
ವಿಕಟಾಹ್ವಯಂ * (ನಾನಾರ. ೧೪೭). [ಆ ಸಂ. ಕುರೊಪ] 
ಕುರ್ಕ, ಕುರೊ (ನಾ). ನಾಯಿಯನ್ನು ಕರೆಯುವಾಗ-ಬಳಸುವ ಶಬ್ದ. 
ಕುಕೆಕುರೆ, ಕುಕೊಕುರೊ (ದ್ವಿರುಕ್ತಿ). 


೧೯೫೯ 


43 


ಕುರ್ಗು, 


ಕುರ್ಕೆ "ಖುರೆ' ನೋ. 
ಕುರೊ "ಕುಕ್ಕೆ? ನೋ. 
ಕುರ್ಕ (ನಾ). ಕಿರುಬ; ಚಿರತೆ; ಚಿರ್ಚ: ಪಾಳ್‌ ಕುರ್ಕನೊಂದು 
ನನ್ನ ಮೇಲೆಗರಿ ಪರಚಿ ಗಂಟಲ್ಮುರಿದು ಕೊಲಲೆಳಸುತಿತ್ತು (ಚಂದ್ರಸ.೨೯); 
"ರಾತ್ರಿ ಹೊರಗೇ ಉಳಿದರೆ ಕುರ್ಕವೋ ಹುಲಿಯೋ ಹಿಡಿದು ತಿಂದೀತು 
(ಸ್ವಸ್ನಹೊ. ೧೭); ಹುಲಿ, ಕರೆಡಿ, ಕುರ್ಕ ಮುಂತಾದ ಇತರೆ ಪ್ರಾಣಿ 
ವರ್ಗಕ್ಕೆ ಕಾಡಿನಲ್ಲಿ ಮಿತಿಯೇ ಇರಲಿಲ್ಲ (ಪಂಜಸ. ೨). 
(*- ತನಿ. ಕುಜುಕ್ಕೈ ಎ ಹುಲಿ] 
ಕುರ್ಕರ (ನಾ). ನಾಯಿ; ಶ್ವಾನ: ಭರದಿ ಕುರ್ಕರನಟ್ಟ ಬರೆ ವರಾಹಂ 
ಭಯದಿ ... ಕೂಪದಲಿ ಬಿದ್ದು (ರಾಘಡ. ೧೧-೩೦). 
[ಆ ಸಂ. ಕುರ್ಕುರ] 
ಕುರ್ಕೀಲು (ನಾ). (ಕರಾ) ಬುಟ್ಟಿ; ಮಂಕರಿ: ನಾಳೆ ಬೆಳಗ್ಗೆ ಇಬ್ಬರೂ 
ನೀವು ಒಂದೊಂದು ಕುರ್ಕೀಲು ತರಗೆಲೆ ತರದಿದ್ದರೆ *. ಎ ಹೊರಗಿಡ 
ಬೇಕಾದೀತು (ಪರಾವ. ೧೭೯). [+ ತುಳು. ಕುರ್ಕಿಲ್‌) 
ಕುರ್ಕು "ಕೊಕ್ಕು' ನೋ. 
ಕುರ್ಕುಟಿ (ನಾ). ಕೋಳಿ. "ಕುರ್ಕುಟಾಹಿ? ಪರಾ. [ಸಂ] 
ಕುರ್ಕುಟಾಹಿ (ನಾ). ಕೋಳಿಯ ಶರೀರ ಹಾಗೂ ಹಾವಿನ 
ತಲೆಯುಳ್ಳ ಒಂದು ಬಗೆಯ ಸರ್ಪ: ಅತಿಭಯಂಕರ ಕುರ್ಕು 
[ಪಾಕಾಂ.ಕ್ಕು]ಟಾದ್ಯಾ£ಹ್ಕಾ3 ಗ್ರಹ ನಿಗ್ರಹದೊಳಂ (ಅಜಿಪು.೧೧-೧೦ ವ). 
[ಕುರ್ಕುಟ + ಆಹಿ] 
ಕುರ್ಕುರ (ನಾ). - ಕುರ್ಕರ: ಕುರ್ಕುರಂಗೆ ಪಟ್ಟಿ ಮಂಚ ಸುಪ್ಪತ್ತಿಗೆ 
ಅಮೃತಾನ್ನವನಿಕ್ಕಿ ಸಲಹಿದಡೂ ಹಡುವಿಂಗೆ ಚಿತ್ತವನಿಕ್ಳುವುದೇ ದಿಟ 
(ಸರ್ವವ. ೩೫-೫೭೫); ವರಾಹನೊಂದು ಸುಳಿಯೆ ಕಂಡವನದಣ ಮೇಲೆ 
ಕುರ್ಕುರ [ಪಾಠಾಂ. ಕುಕ್ಕು ರ]ನ ಬಿಡೆ (ಪ್ರೌಢರಾ. ೧೬-೩). ೨. ಒಂದು 
ಬಗೆಯ ಸಸ್ಯ; “ನಸುಗುನ್ನಿ” (ಖಮದ. ಟೀಕೆ): ಕುರ್ಕುರನ 
ಬೀಜ ಮರಿಚಂ ಸಕ್ಕರೆ ತಿಲಂ . . . ಕಿಡುಗುಮದಣಕಿಂದೆ ವಿನಂ 
( ಖಮೆದೆ. ೧೩-೩೫). [ಸಂ.) 
ಕುರ್ಕುರೆಧ್ವನಿ (ನಾ). ನಾಯಿಯ ಬೊಗುಳುವಿಕೆ: *ಬಗುಳ್‌ - 
ಕುರ್ಕುರ ಧ್ವನೌ; ಸಾರಣೇಚ ” (ಶಮಧಾ). 
[ಕುರ್ಕುರ + ಧ್ವನಿ] 
ಕುರ್ಕುರಿ (ನಾ). ಹೆಣ್ಣುನಾಯಿ: *ನಾಯೀ - ಕುರ್ಕುರಿಯುಂ, 
ಮಲಯಾಳಿತಿಯುಂ* (ಕಾಶಕೃ. ೧೫೮).  [ಸೆಂ. ಕುರ್ಕುರೀ) 
ಕುರ್ಕುರಿರೋಗ ಕುರುಕುರಿಕೋಗ' ನೋ. 
ಕುರ್ಕುರೊಟ್ಟ (ನಾ). ಒಂದು ಬಗೆಯ ಕೊಟ್ಟಿ: ಕ್ಷೀರ ಗಾರಿಗೆಯನ್ಳತೆ 
ಫಲ ಕಂರ್ಕುಜಕೊ "ರೊಟ್ಟಿ ಕರ್ಜೂರ ವಡೆಗಡುಬು (ಚೇರಮ. ೧೦-೨೮). 
[ಕುರ್ಕು + ಕೊಟ್ಟಿ] 
ಕುರ್ಕೆ (ನಾ). (ಕರಾ) ಒಂದು ಬಗೆಯ ಸಣ್ಣಮಾನು. 
[«- ಮರಾ. ಕುಲ) 
ಕುರ್ಗಲ್‌ (ನಾ). ಒಂದು ಊರಿನ ಹೆಸರು: ಕುರ್ಗಲ್ಲ ಬೂತುಗೆನರಸಿ 
ಪರಮಬ್ಬೆಯಾಳುತ್ತಿರೆ ಕುರ್ಗಲ್ಲ ಗಾವುಣ್ಣ ತಮ್ಮುತ್ತಿರ್ಬೊರ್‌ 
ತುಣುಗಳೊಳ್ಳಾದಿ ಸತ್ತರ್‌ (ಎಕ. 1೪, ಹುಣಸೂ. ೯೨-೭; 920). [?] 
ಕುರ್ಗಿಸು "ಕುಟ್ಲುಸು? ನೋ. 
ಕುರ್ಗು, "ಕುಟ್ಗು' ನೋ. 
ಕುರ್ಗು (ನಾ). ದೇಹ ಕುಗ್ಗಿರುವಿಕೆ; ಕುಳ್ಳತನ; ಕುಬ್ಬತೆ: 
4 ಸೊಗಯಿಪ ಶರೀರ ಕುರ್ಗಿ (ಸಾಠಾಂ. ಗ್ಗಿ1ನೊಳು ಕುರಪಿನೊಳು 
ಕೊನಿಗೆ ಪೆಸರು? (ಶಬ್ದಮಂ.'೧೦೧). [< ಕುರ್ಗು,] 


ಕುರ್ಚಿ, 


ಕುರ್ಚಿ, ಖುರ್ಚಿ, ಖುರ್ಚೆ (ನಾ). ಕುಳಿತುಕೊಳ್ಳುವ ಎತ್ತರವಾದ 
ಪೀಠ ಆಸನ: ಪಕ್ಕದ ಕುರ್ಚಿಯ ಪೀಠದೆ ಸುಖದಾಸನವಂ 
ಕೊಂಡಿಹ ಮಾಟಿದಿ (ಗಣೇಶ. ೨-೩೧) ; ಮೇಜು ಕುರ್ಚಿ ಮುಂತಾದುವು 
ಗಳು ಶರೀರದಂತೆ ಕೆಲಸ ಮಾಡಲಾರವು (ಜೀವಾತ್ಮ. ೨೫೭) ; ಒಂದು 
ಪಕ್ಕದಲ್ಲಿ ... ಮೂರು ಕುರ್ಚಿಗಳಿದ್ದುವು (ಪುನರು. ೩೧). ಖುರ್ಚಿ: 
ನ್ಯಾಸ ತನ್ನ ಕೊಠಡಿಗೆ ಹೋಗಿ ಸ್ವಸ್ಥನಾಗಿ ಖುರ್ಚಿಯ ಮೇಲೆ ಕುಳಿತು 
ಕೊಂಡ (ನಿರ್ದೋಷಿ, ೧೭೭); ಎಲ್ಲರೂ ಕೂಗುತ್ತಾ ಖುರ್ಚಿಗಳನ್ನು 
ಎಸೆಯುತ್ತಾ, ಹೊರಗೆ ಬಂದರು (ರಾಯಕ. ೭೭); ನಾನು ಸಮಾಸ 
ದಲ್ಲಿಯೇ ಖುರ್ಚಿಯ ಮೇಲೆ ಕುಳಿತೆ (ಜೆಂದುಟ. 6೭). ಖುರ್ಚೆ: 
ಮಂಚ, ಖುರ್ಚಿ, ಮೇಜು, ಪೆಟ್ಟಿಗೆ ಮೊದಲಾದ ಸಾಮಾನುಗಳನ್ನು 
ನೋಡಿರಿ (ಕೃಷಿಸ್ರ. ೨೬೩). [+ ಅರ. ಕುರ್ಸೀ] 
ಕುರ್ಚಿ (ನಾ). (ಕೆರಾ) ಒಂದು ಬಗೆಯ ಮಾನು: ನದಿಯ ಮಾನು 
ಅಲ್ಲದೆ ಸಮುದ್ರದ ಕಾಣೆ, ಕುರ್ಚಿ, ಬೈಗೆ, ಬೂತಾಯಿ ಎಲ್ಲ ಪಡುಕರೆಯ 
ಮೊಗೇರೆತಿಯರು ತಂದಿದ್ದರು (ಹೊಸಕ್ತಿ, ೫೮). [«- ತುಳು. ಕುರ್ಚಿ] 
ಕುರ್ಚಿ (ನಾ). ಒಂದು ಬಗೆಯ ಮರ: ಕೊಡಡಗ... ಕುರ್ಚಿ 
(ಮೈಡಗಿ, ೪೪-೮೬೬). [?) 
ಕುರ್ಚಿಮಂಚೆ (ನಾ). *ಮಂಚವಾಗಿ ವಿಸ್ತರಿಸಲಾಗುವ ಕುರ್ಚಿ; 
ಕುರ್ಚಿಮಂಚ ” (Chair-bed. ಇಂಕನಿ). [ಕುರ್ಚಿ * ಮಂಚ] 
ಕುರ್ಜು "ಕುರುಜು' ನೋ. 
ಕುರ್ಜುಗಲ್ಲು (ನಾ). ಅಟ್ಟಣೆಯ ಕಲ್ಲು; ಕಲ್ಲಿನಿಂದ ಕಟ್ಟಿದ 
ಅಟ್ಟಣೆ: ನಮ್ಮೂರಿಗೆ ದೊಂಬರು ಬಂದು ಕುರ್ಜುಗಲ್ಲಿನ ಹತ್ತಿರ ಗಣೆ 
ಹಾಕಿ ದೋಣು ಬಾರಿಸಿ (ಡೆಂಗಾಳ್ವ. ೪೨). 
[ಕುರ್ಜು (ಆ ಕುರುಜು) * ಕಲ್ಲು (ಆ ಕಲ್‌) 
ಕುರ್ಣಿ (ನಾ). ಬೊಬ್ಬುಳಿ ಮರ; ಜಾಲಿಮರ. "ಕಪ್ಪುಕುರ್ಣಿ' 
ಪರಾ. (2) 
ಕುರ್ತಾ "ಕುಡತಿ' ನೋ. 
ಕುರ್ಶಿಕೆ (ನಾ). ಒಂದು ಬಗೆಯ ಸಸ್ಯ : ಕುರ್ತಿಕೆ, ಕುರತಿರುಗಿ, ಅಲ್ಲಿ 
ಬೀಜ (ಮೈಡಗಿ. ೫೦-೯೯೨). [2] 
ಕುರ್ದೆ "ಕುರುದೆ' ನೋ. 
ಕುರ್ನಿಸಾತ್‌ "ಕುರ್ನೀಸಾತು? ನೋ, 
ಕುರ್ನಿಸಾತ "ಕುರ್ನೀಸಾತು? ನೋ. 
ಕುರ್ನೀಸಾತು, ಕುರ್ನಿಸಾತ್‌, ಕುರ್ನಿಸಾತ (ನಾ). ಸಲಾಮು; 
ನಮಸ್ಕಾರ: ಅಲಿಯು ಕುರ್ನೀಸಾತು ಮಾಡಿ (ದೌಲತ್‌. ೩೩). 
ಕುರ್ನಿಸಾತ್‌: ಕರಿಲಿಭಕ್ಷನು ಕುರ್ನಿಸಾತ್‌ ಮಾಡಿದನು 
(ದೌಲತ್‌. ೧೧೧) ; ಅವರಿಗೆ ಕುರ್ನಿಸಾತ್‌ ಮಾಡಿ (ಹಂಸಾ. ೧೬೯). 
ಕುರ್ನಿಸಾತೆ: ಅವರು ವಿಜಯನಗರದ ರಾಯರಿಗೆ ಬಗ್ಗಿ ಕುರ್ನಿಸಾತ 
ಮಾಡಲವಶೃವಿಲ್ಲ (ಕನ್ನಡಿ. ೧೦೯). 
[4- ಮರಾ. ಹಿಂ. ಕುರ್ನಿಸಾತ್‌ ; ಶುರ್ಕಿ, ಕೋರ್ನಿಶಾತ್‌) 
ಕುರ್ಜಾನೀಸ್‌ (ನಾ). ಸಲಾಮು; ನಮಸ್ಕಾರ : ಪೂರ್ಣಯ್ಮನವರು 
ಸುಲ್ತಾನರಿಗೆ ಕುರ್ಬಾನೀಸ್‌ ಮಾಡಿ ಸಭೆಯಿಂದ ಹೊರಟುಹೋದರು 
(ಕೃಷ್ಣಭೂ. ೧೭). [1] 
ಕುರ್ವ "ಕುಲುವ' ನೋ. 
ಕುರ್ವಾಣ (ಗು). ಮಾಡುವ; ರಚಿಸುವ. "ಕಿಂಕುರ್ವಾಣ' ಪರಾ. 
[Xo.] 
ಕುರ್ನಾಣಶೆ (ನಾ). ಮಾಡುವಿಕೆ. "ಕಿಂಕುರ್ವಾಣತೆ' ಸರಾ. 
[ಸೇ. ಕುರ್ವಾಣ ತಾ) 


೧೯೬೦ 


20 


25 


90 


40 


45 


ಕುಲಕೆ 


ಕುರ್ವು "ಕೊರ್ವು ನೋ. 

ಕುಲ, ಕುಳ್ಯ (ನಾ). ೧. ಗುಂಪು; ಸಮೂಹ; ರಾಶಿ: ಉರಿವ 
ಬೆಂಕಿಗೆ ತಂಪು ತುಪ್ಪ ತಿಲ ಮೊದಲಾದ ಕುಲವಂ ಹಾಕಿ (ನೋಳಿಮಾ. 
೫೭-೨೩೯). ೨. ವಂಶ; ಜಾತಿ: *ಸಮಾನವಹ ಜಾತಿಗಳ ಸಮೂಹವು 
ಕುಲಂಯೆನಿಸುಗುಂ* (ನಾಚಿರಾ. ೧೧೫) ; “ಅನ್ವಯಂ ಕುಲಂ ಗೋತ್ರ 
ಮಭಿಜನಮೆನಲು ವಂಶಮಕ್ಕುಂ” (ಮಂಗರಾ. ೭೪-೨); ಏಂಗಳ 
ನಿಮ್ಮ ಕುಲಂಗಳಾಂತು ಮಾರ್ಮಲೆನನನಟ್ಟ ತಿಂಬುವೆ , .. ನಿಮ್ಮ ಕುಲ 
ವಾಕುಲಮಂ ನಿಮಗುಂಟುಮಾಡುಗುಂ (ಪಂಪಭಾ. ೧೦-೨೧) ; ಕುಲವ 
ನಅಸದಿರಿಂ ಭೋ ಕುಲದಿಂದ ಮುನ್ನೇನಾದಿರಿಂ ಭೋ (ಬಸವ. ೫೯೦) ; 
ತನ್ನಿನಿಯನ ತಾಯ್ತುಂದೆಯ ಕುಲಗಳನುನ್ನತಿಗೈದು (ಹದಿಬ. ೨-೧೧) ; 
ಕುಲವನ್ನು ನಾಲಗೆ ಹೇಳುತ್ತದೆ (ಸುವಸಂ. ೨೩); ಕುಲ ಪ್ರಮಾಣ 
ನಾಲಗೆ, ಜಲಪ್ರಮಾಣ ತಾವರೆ (ಗಾದೆ). ೩. ಒಳ್ಳೆಯ ಮನೆತನ; 
ಉದಾತ್ತವಾದ ವಂಶ. "ಕುಲಜೆ' ಪರಾ.೪. ವಾಸಸ್ಥಳ; ಮನೆ: 
(ಕಿ). ಕುಳ್ಳೆ: ೨. ಆದಿ ಕುಳಕ್ಕೆ ಸೀನೆ ಮೂಲಿಗ (ಶೂನ್ಯ ಸಂ. ೬೨-೧೧) ; 
ನಿಮ್ಮ ಮಾರಾಜರ ಕುಳಕೆ ತಲೆತಲಾಂತರದಿಂದ ಅರಮನೆಯ ಊಳಿಗದಲ್ಲಿ 
(ಮಂತ್ರಶ, ೮೦-೧೪). ೪. ಹುಟ್ಟೂರ ಶಿವಾಚಾರದವರ ಕುಳಗಳು 
(ಬೆಟ್ಟ. ೪೮-೧೭). ೫. ಆಸಾಮಿ; ವ್ಯಕ್ತಿ: ಪಟೀಲರು... 
ಪ್ರಭಾವಶಾಲಿಯಾದ ಕುಳ (ದೂರಸ. ೭೩). [ಸಂ.3 

ಕುಲಂಕರ, ಕುಲಕರ (ನಾ). [ಜೈನ] ಮನು: “ಜೈನಗ್ರಂಥಗಳಲ್ಲಿ 
ಮನುಗಳಿಗೆ ಕುಲಂಕರರೆಂದೂ ಹೆಸರುಂಟು. ಈ ಕುಲಂಕರರು ಹದಿ 
ನಾಲ್ಕು ಜನರು (ಜೈನಪ. ೨೬). ಕುಲಕರೆ: ಕುಳಧರನುಂ ಕುಲಕರನುಂ 
ಕುಳತಿಳಕನುಮೆನಿಸಿದ ನಾಭಿರಾಜಂಗೆ (ಆದಿಪು. ೬-೭೯). [ಸಂ.1 

ಕುಲಂಗೆಡು, ಕುಲಗೆಡು (ಕ್ರಿ). ಜಾತಿ ಕೆಡು; ಕುಲವಿಲ್ಲದಾಗು; 
ಭ್ರಷ್ಟನಾಗು : ಬಾಲನಂ ಕೊಲುವುದು ಸತಿಯನೀವುದು ಕುಲಂಗೆಟ್ಟು 
ಕೀಳುಜಾತಿಯ ಮನೆಯಲುಂಬುದು (ಬಸಪು. ೨೮-೩೨). ಶುಲಗೆಡು : 
೧. ಲಜ್ಜೆಗೆಟ್ಟಿನು ನಾಣುಗೆಟ್ಟಿನು ಕುಲಗೆಟ್ಟಿನು (ಬಸವ. ೫೨೨); ಕುಲ 
ಗೆಟ್ಟು ವಿಪ್ರಾಚಾರಮಂ ನೆಜಕಿಬಿಟ್ಟು (ಬಸಪು. ೫೫-೩) ; ಕುಲಗೆಟ್ಟಿವರ 
ಚಿಂತೆ ಒಳಗಿರ್ಪರಂತಲ್ಲ ಕುಲಗೆಟ್ಟು ಶಿವನ ಮಜಕಹೊಕ್ಕು ಯಸಿಗಳು 
ಕುಲವಾದರಯ್ಮ (ಸರ್ವಜ್ಞ. ೧೯). ೨. ಹಾಳಾಗು; ಕೆಟ್ಟುಹೋಗು: 
ಈ ಶಾಲೆಗೆ ನಾವು ಬಂದ ಮೇಲೆ ಇದು ಕುಲಗೆಟ್ಟು ಹೋಯ್ತು ಎನ್ನು 
ತ್ತಾರೆ (ಕಾವೇರಿ. ೮೯). [ಕುಲ ಕೆಡು] 

ಕುಲಂಜ (ನಾ). ಒಂದು ಬಗೆಯ ಔಷಧಿ ಸಸ್ಯ; ಕೊಳಂಜ : “ಗಂಧ 
ಮೂಲಃ- ಕುಲಂಜ” (ಓಸಧಿ. ೪೬). ಸಂ.) 

ಕುಲಂಜನ (ನಾ). - ಕುಲಂಜ: (ಕಿ). [ಸಂ.] 

ಕುಲಕ, ಕುಳಕ (ನಾ). ೧. ಕುಲಕ್ಕೆ ಸಂಬಂಧಿಸಿದುದು; ಸತ್ಕುಲ 
ಪ್ರಸೂತವಾದುದು. ೨. ಒಂದು ಜಾತಿಯ ಮರ; ಕಾಗೆ ತೂಬರೆ 
ಮರ. &. ಒಂದು ಜಾತಿಯ ಪಡುವಲಬಳ್ಳಿ: “ಕುಲಕಂ ಪಟೋಳಂ”* 
(ವಸ್ತುಕೋ. ೩೯-೩೬); *ಸಡಳಂ.. ಪಟೋಳವದು ಕುಲಕೆಂ? 
(ಮಂಗರಾ. ೪೪-೪೪). ೪. [ಕಾವ್ಯಮಿಾ] ಒಂದೇ ಕರ್ತೃ ಹಾಗೂ 
ಕ್ರಿಯಾಪದ ಸಂಬಂಧವುಳ್ಳ (ಏಕಾನ್ವಯವಾದ) ನಾಲ್ಕಕ್ಕಿಂತಲೂ 
ಹೆಚ್ಚು ಪದ್ಯಗಳ ಸಮುದಾಯ: ಕಾವ್ಮಗಳಲ್ಲಿ ಅನೇಕ ಪ್ರಭೇದ 
ಗಳುಂಟು : ಸಂಸ್ಕೃತ ಪ್ರಾಕೃತ ಮತ್ತು ಅಪಭ_)ಂಶೆ ಭಾಷೆಗಳಲ್ಲಿ 
ರಚಿತವಾದ ಮುಕ್ತಕ, ಸಂದಾನಿತಕೆ, ವಿಶೇಷಕ, ಕಲಾಪಕ, ಕುಲಕಗಳು 
(ಧ್ವನ್ಯಾರೋ. ೧೪೧). ಕುಳೆಕ: ೪. ಇಡುಕುಂಗಬ್ಬಂ ಮುಕ್ತಕ 
ಮೊಡಂಬಡಲ್‌ ನೆಗಟ್‌ ಪಲವುಮೇಕಕ್ರಿಯೆಯೊಳ್‌' ಪಡೆಗುಂ ಕುಳ 
ಕಾಖ್ಕೆಯಂ (ಕಾವ್ಯಾವ..೯೫೧). [ಸಂ.) 


ಕುಲಕಂಟಿಕ 


ಕುಲಕಂಟಿಕ (ನಾ). ಕುಲಕ್ಕೆ ಮುಳ್ಳಿನಂತಿರುವವನು; ಮನೆತನಕ್ಕೆ 
ಅಪಕೀರ್ತಿ ತರುವವನು: ಒಬ್ಬಿಬ್ಬ ಕುಲಕಂಟಕರೂ ಅವರ ಜೊತೆ 
ಸೇರಿಕೊಂಡಿರುವುದುಂಟು (ಗ್ರಂಥಾಲ. ೬೫). ([ಕುಲ-- ಕಂಟಕ] 

ಕುಲಕಂಟಿಕತನ (ನಾ). ಕುಲಕ್ಕೆ ಬಾಧೆ ತರುವಿಕೆ : ಇದನ್ನೇಕೆ ನೀವು 
ನಡೆಯಗೊಡಬಾರದು? ಇದು ಕುಲಕಂಟಕತನ (ಮಣ್ಣಿಮ. ೨೬೯). 

[ಕುಲಕಂಟಕ---ತನ] 

ಕುಲಕಂಟಕಿ (ನಾ). ಕುಲಕ್ಕೆ ಮುಳ್ಳಿನಂತಿರುವವಳು : ಇಂಥ ಕೆಲಸ 
ಮಾಡುವುದಕ್ಕಿಂತ ಎಲ್ಲಿಯಾದರೂ ಹೊಳೆ ಬಾವಿ ಬೀಳಬಾರದೇನೇ 
ಕುಲಕಂಟಕಿ (ಸುವಸಂ. ೧೮). [ಕುಲಕಂಟಕ * -ಇ] 

ಕುಲಕರ "ಕುಲಂಕರ' ನೋ. 

ಕುಲಕರಣಿ, ಕುಲಕರ್ಣಿ, ಕುಳಕರಣಿ, ಕೊಳಕರಣಿ (ನಾ). ಗ್ರಾಮದ 
ಅಧಿಕಾರಿ; ಕುಲಪರಂಪರೆಯಿಂದ ಕರಣಿಕನಾಗಿರುವವನು; ಶಾನು 
ಭೋಗ: ಇವರಲ್ಲಿ ಕೆಲವರು ಕುಲಕರಣಿ ಕೆಲಸಮಾಡುವರು (ಕಭಾಗೆ. 
೧೨೦) ; ಆಲ್ಲಿಯ ಕುಲಕರಣಿಯವರಾದ ಹಣಮಂತರಾಯ ಭೀಮರಾಯ 
ಎಂಬ ಹೆಸರಿನ ಅಣ್ಣತಮ್ಮಂದಿರು (ಕಲಿಕು. ೧೭೬). ಕುಲಕರ್ಣಿ: 
ದೇಶಾಯಿ ದೇಶ ಕುಲಕರ್ಣಿ ನಾಡಕರ್ಣಿ (ಇಎ. ೧೯೫೦, ಹಾನಗಲ್‌. 
೧೨೭-೬, 1735) ; ಗೌಡನ ಕೈಕೆಳಗೆ ಲೆಕ್ಕ ಬರೆಯುವ ಮನುಷ್ಮನು ಕುಲ 
ಕರ್ಣಿ ಅಥವಾ ಶಾನುಭೋಗನು (ವಿಜಾಭೂ. ೫೪). ಕುಳ ಕರಣಿ: ಬರೆದಂ 
ಸೂಣ್ಣಿಯ ಕುಳಕರಣಿ ರಾವಪಯ್ಯ (ಎಇ. XV, ೯೧-೬೬೩; 1060). 
ಕೊಳಕರಣಿ: ಸರಸ್ವತಿಗೆ * * ಸಿ ಕೊಳಕರಣಿ ಕಾಳಿಯ ಬರದ ಕಣ್ಣರಿ 
ಸಿದೆ ಚಿಲು x x (ಸೌಇಇ. 1X-1, ೧೭೭-೩೦, 1108). [ಕುಲ + ಕರಣಿ] 

ಕುಲಕರ್ಣಿ "ಕುಲಕರಣಿ? ನೋ. 

ಕುಲಕರ್ಣಿಕೆ (ನಾ). ಶಾನುಭೋಗನ ಕೆಲಸ್ಕ--ವೃತ್ತಿ: 
ತನ್ನ ಗಂಡ ಕುಲಕರ್ಣಿಕೆಯನ್ನು ಕಳೆದುಕೊಂಡ ಕುಲಕರ್ಣಿಯಾಗಿದ್ದ 
(ಹೊಸಬೆ. ೧೦೩). [ಕುಲಕರ್ಣಿ (ಆ ಕುಲಕರಣಿ) + -ಇಕೆ) 

ಕುಲಕಲಂಕಿನಿ (ನಾ). ಕುಲಕ್ಕೆ ಕಲಂಕ ತರುವವಳು ; ಅವನ ಸಹ 
ನಾಸದಿಂದ ಕುಲಕಲಂಕಿನಿಯೆಂದು ಜನರಿಂದ ಅನಿಸಿಕೊಳ್ಳದಿದ್ದರೂ 
(ಅಂಬಿಕೆ. ೩೭). [ಕುಲ + ಕೆಲಂಕಿನಿ] 

ಕುಲಕಸಬು, ಕುಲಕಸುಬು (ನಾ). ಮನೆತನದ ಉದ್ಯೋಗ; 
ಪರಂಪರಾಗತವಾದ ವೃತ್ತಿ: ಚೆನ್ನಾಗಿ ಯೋಚಿಸು... ಹೇಗೂ 
ನಿಮ್ಮ ಕುಲಕಸಬು(ದೇವಹೆಂ. ೧೫೧). ಕುಲಕಸುಬು: ಕಾಲಕ್ರಮದಲ್ಲಿ 
ಬೇರೆ ಬೇಕೆ ಕಸುಬುಗಳನ್ನು ಕುಲಕಸುಬುಗಳಾಗಿ ಸ್ವೀಕರಿಸಿದ ಕುಟುಂಬ 
ಗಳು ಬೇಕೆಬೇರೆ ಜಾತಿಗಳೆಂದು ವ್ಯವಸ್ಥೆಯಾಯಿತು (ಕ್ರಿಯಾಶಿ. ೯೬). 

[ಕುಲ + ಕಸಬು] 

ಕುಲಕಸುಬು "ಕುಲಕಸಬು' ನೋ. 

ಕುಲಕಳಂಕ (ನಾ). ಕುಲಕ್ಕೆ ಕುಂದು, --ಕಲಂಕ: ಕುಲಕಳಂಕ 
ರಾದ ಜ್ಞಾಾತಿಗಳು ಇಲ್ಲದವನೇ ಲೋಕದಲ್ಲಿ ಸುಖದಿಂದ ಜೀನಿಸಬಲ್ಲವನು 
(ವಚಭಾ. ೩೩೬). [ಕುಲ 4 ಕಳಂಕ (ಎ ಕಲಂಕ)] 

ಕುಲಕಾಯಕೆ (ನಾ). - ಕುಲಕಸಬು : (ಕಿ). [ಕುಲ ಕಾಯಕ) 

ಕುಲಕುಧರೆ (ನಾ). ಕುಲಗಿರಿ: ಅಳುಕಲಜರಿವುದೆ ಸಿಡಿಲ ಹೊಯ್ಲಲಿ 
ಕುಲಕುಧರ (ಕುವ್ಯಾಶ. ೨-೩೦). [ಕುಲ + ಕುಧರ] 

ಕುಲಕೋಟಿ (ನಾ). ಕೋಟಿ ಸಂಖ್ಯೆಯಷ್ಟು ಕುಲ; ಅನೇಕ 
ಪೀಳಿಗೆ, ತಲೆಮಾರು: ಕಲಿಯುಗದೊಳು ಹರಿನಾಮವ ನೆನೆದರೆ 
ಕುಲಕೋಟಗಳುದ್ಭರಿಸುವುವು (ಪುರಂದ. ೩-೭೧ ಪಲ್ಲವಿ); ಮಾನವ ಕುಲ 
ಕೋಟ ಕೋಟಯುದ್ಧವ ಹೂಡಿ ಉದ್ಭ್ರಾರವಾಗಿದೆ ನೋಡಿ 
(ಇಂಚಾಪ. ೧೦೧-೯೪). [ಕುಲ + ಕೋಟ] 


೧೯೬೧ 


5 


30 


95 


40 


ಕುಲಗೇಡಿಗ 


' ಕುಲಕ್ಷತಿ (ನಾ). ಕುಲದ ನಾಶ; ಕುಲಕ್ಕೆ ಕೇಡು: ಈ ಸಮಯದಕ್ತ, 
ಲೆಜಗಿದೊಡೆ ಕುಲಕ್ಷತಿಯಕ್ಕುಂ (ಸುಕುಮಾ. ೩-೩೧) ; ಪ್ರತಿವಿದೈೆ ಯನಾಕೆ 
ಕುಲಕ್ಷತಿಯಂ ಪತಿಗಪ್ಪ ಹಾನಿಯಂ ಬಗೆಯದೆ ದುರ್ಮತಿ ಕೊಟ್ಟಿಳ್‌ 

(ಪೆಂರಾಮಾ. ೧೦-೧೯೩). [ಕುಲ + ಕ್ಷತಿ] 

| ಕುಲಕ್ಷಯ (ನಾ). - ಕುಲಕ್ಷತಿ: ಪರನಿಂದೆ ಗೃಹಕ್ಷಯ, ಯತಿನಿಂದೆ 

| ಕುಲಕ್ಷಯ (ಗಾದೆ). [ಕುಲ + ಕ್ಷಯ] 

ಕುಲಗಿರಿ (ನಾ). ೧. ಮುಖ್ಯವಾದ ಏಳು ಪರ್ವತಗಳು. ಭರತ 
ಖಂಡದ ಪ್ರತಿಯೊಂದು ಭಾಗಕ್ಕೆ ಒಂದರಂತೆ ಇರುವ ಏಳುಕುಲಗಿರಿ 
ಗಳು - ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್‌, ಜಕ್ಷ, 
ವಿಂಧ್ಯ, ಪಾರಿಯಾತ್ರ : ಕರುಮಾಡಮಿಳಿಪುದು ಕುಲಗಿರಿಗಳ್‌ ಬಳಸಿ 
ನಿಂದ ಮಂದರಗಿರಿಯಂ (ಪುಷ್ಪಪು. ೨-೯೪) ; ಕೀಳುವೆನು ಉುಲಗಿರಿಗಳನು 
ತೊಡೆವೆನು ಕೃತಾಂತನ ಭಾಳದಕ್ಕರವ (ಕುವ್ಯಾಉ. ೬-೨೮). ೨. "ಏಳು? 
ಎಂಬ ಸಂಖ್ಯೆಯ ಸಂಕೇತ: ವಿರಾಮಂ ಕುಲಗಿರಿಯೊಳ್‌ ನಿಲೆನಾಕಿಗ 
`ನೆಂದಂ ಲಲಿತಪದಂ ಪೆಸರಿಂ (ಛಂದೋಂಬು. ೨-೧೩೩). [ಕುಲ + ಗಿರಿ] 

ಕುಲಗುರು (ನಾ). ಮನೆತನದ ಗುರು; ಕುಲಕ್ಕೇ ಗುರುವಾದವನು : 
ವಸಿಸ್ಮರು ಸೂರ್ಯವಂಶದ ಕುಲಗುರುವಾಗಿದ್ದರು (ರೂಢಿ). 
[ಕುಲ + ಗುರ್ಕು] 

ಕುಲಗೃಹ (ನಾ). ೧. ಉತ್ತಮವಾದ ಮನೆ; ಶ್ರೇಷ್ಠವಾದ ಮನೆ: 
(ಕಿ). ೨. ಪರೆಂಪರಾಗತವಾದ ವಸತಿ, ತವರುಮನೆ: 
ಚಿಲ್ವಿನ ಕುಲಗೃಹಮುಮಿರ್ಪಂತಿರ್ದ ವಸಂತಗೃ ಹಮಂ ಪೊಕ್ಕು 
(ಚಂದ್ರಪು. ೭-೯೫ ವ). [ಕುಲ + ಗೃಹ] 

ಕುಲಗೆಡಿಕೆ "ಕುಲಗೆಡುಕ' ನೋ. 

ಕುಲಗೆಡಿಕೆ (ನಾ). ಕುಲವನ್ನು ಕೆಡಿಸುವವಳು: ಅಪಸರಿಯರು? 
ಕುಲಗೆಡಿಕೆಯರು ಕೃಪಣೆಯರು ಜೋರಕರ ತಾಯ್ಲಳು 
(ಬಸಪು. ೪೦-೫೪). [ಕುಲಗೆಡಿಕ (ಆ ಕುಲಗೆಡುಕ) + -ಎೃ] 

ಕುಲಗೆಡಿಸು (ಕ್ರಿ). ೧. ಜಾತಿಯನ್ನು ಕೆಡಿಸು; ಕುಲಗೆಡುವಂತೆ 
ಮಾಡು. ೨. ಹಾಳುಮಾಡು ; ನಾಶಮಾಡು: ಪಂಡಮುಖಿದ 
ಗಿರಿಯಗಂಹರದಲ್ಲಿ ಮುಂಚಿದರಯ್ದುವ ಹುಲಿಗಳ ಕಂಡೆ... ಹೊಕ್ಕು 
ಹುಲಿಯ ಕುಲಗೆಡಿಸಬೇಕು (ಮೋಳಿಮಾ. ೧೯೯-೭೪೧); ಸ್ವಾರ್ಥವು 
ಮುಂದೆ ಬಂದು ನೀತಿಯನ್ನು ಕುಲಗೆಡಿಸುವುದು ವಾಡಿಕೆ (ರಾಜವಂ. ೪೬); 
ತಮ್ಮ ನಾಟಕದ ಕಲೆಯನ್ನು ತಾವೇ ಕುಲಗೆಡಿಸುತ್ತಿದ್ದಾರೆ 
(ಯಕ್ಷಬ. ೨೦). [ಕುಲಗೆಡು (ಎ ಕುಲಂಗೆಡು) + -ಇಸ್ಸು] 

ಕುಲಗೆಡು "ಕುಲಂಗೆಡು? ನೋ. 

ಕುಲಗೆಡುಕ, ಕುಲಗೆಡಿಕ (ನಾ). ಕುಲವನ್ನು ಕೆಡಿಸುವವನು ; 
ಕುಲಗೇಡಿ: ಸುಡುಸುಡೆನ್ನನು ನಿಂದ್ಮನನು ಕುಲಗೆಡುಕನನು 
(ನಿಭಾಗ. ೬-೨-೩೦). ಕುಲಗೆಡಿಕೆ: ಶೂದ್ರಿಕಂ ಕುಲಗೆಡಿಕನಹ 
ಕೀಚಕನುನೆಟ್‌ ಕಡಿವಡೆದರು (ಬಸಪು. ೧೧-೫೧). [ಕುಲಗೆಡು + -ಕ್ಯ) 

ಕುಲಗೇಡಿ (ನಾ). ೧:: ಕುಲವನ್ನು ಕೆಡಿಸುವವನು ; ಕುಲನಾಶಕ : 
ನೋಡಲಾಗದು ಮಕ್ಕಳಿರ ಕುಲಗೇಡಿಗಳ ಕಸಟವ (ಕುವ್ಯಾಸ. ಓರಿಇ. 
೧೬-೭೯) ; ಹೆಂಬೇಡಿ ನೀನೆಲವೊ ಕುಲಗೇಡಿ (ಜೈ ಮಿಭಾ. ೧೭-೫೪); 
ಕುಚೋದ್ಯದ ಅರಸಗೆ ಕುಲಗೇಡಿ ಪ್ರಧಾನಿ (ಗಾದೆ). ೨. ಕುಲಗೆಟ್ಟ 
ವ್ಯಕ್ತಿ: ಕುಹಳೆ ಕುಜೆ ತಡ್ಡೆ ಕುಲಗೇಡಿ,.. ತಾಮಸಿಯೆನಿಪ ವನಿತೆಯರ 
(ಟೃ ವಿಭಾ. ೫-೬೧). [ಕುಲ + ಕೇಡಿ] 

ಕುಲಗೇಡಿಗ (ನಾ). - ಕುಲಗೇಡಿ: ಪಿರಿದುಮ್ಮಳವನೆಮಗೆ ತಂದಕಟ 
ಕುಲಗೇಡಿಗ [ಸಾಕಾಂ. ಗೆಡಿಕ]ನಹರೆ ಕಂದ (ಬಸಪ್ಪ. ೩-೫೯). 

[ಕುಲಗೇಡಿ + -ಇಗ) 


ಕುಲಗೇಡಿತನ 


ಕುಲಗೇಡಿತನ (ನಾ). ಕುಲವನ್ನು ಕೆಡಿಸುವಿಕೆ; ಕುಲಗೆಡಿಸುವ 
ಕಾರ್ಯ : “ವಿಜಾತಿ -೧. ವಿಲಕ್ಷಣ, ೨. ಹಕ್ಕಿಗಳ ಜಾತಿ. ೩. ಕುಲ 
ಗೇಡಿತನ * (ಗಂಗಾಮ. ೨೮೯). [ಕುಲಗೇಡಿ + -ತನ) 

ಕುಲಗೇಹ (ನಾ).ಎ ಕುಲಗೃಹ: ಮಲಯಾದ್ರಿಯೆ ಬಂ[ಸಾಕಾಂ. ದಲ್‌] 
ಹಿಮವಚ್ಚಂದನ ಮಹಿರುಹ ಸಮಿತಿಗೆ ಶುಲಗೇಹಂ (ಕಾವ್ಕಾವ. ೮೮೮); 
ಇದೂನೇಘಂ ಕಾರ್ಯಸಿದ್ಧಿಪ್ರಮದೆಗೆ ಕುಲ ಗೆ «ಹಂ ಮಶಿಶ್ರೀಗೆ 
ನೃತ್ಯಾಸ್ಪದಂ (ಚಂದ್ರಪು. ೯-೧೩೦). [ಕುಲ ಗೇಹ] 

ಕುಲಗೋತ್ರ (ನಾ). ೧. ಕುಲ ಮತ್ತು ಗೋತ್ರ: ಯಾರಯಾರವೋ 
ಕುಲಗೋತ್ರಗಳು ಚರ್ಚೆಗೆ ಬಂದು ಉದ್ಧಾರವಾದುವು( ಮೂರುದಾ.೧೪೧). 
೨. ಜಾತಿ ಮತ್ತು ವಂಶ: ಅವರ ಕುಲಗೋತ್ರಜನ್ವಯಂಗಳುವೆರಸಿ 
(ನಂಬರ. ೭-೩೯) ; ನಡೆಪುದೊಂದೇ ಭೂಮಿ ಕುಡಿವುದೊಂದೇ ನೀರು 
ಸುಡುವಗ್ನಿಯೊಂದೆ ಇರುತಿರಲು ಕುಲಗೋತ್ರ ನಡುವೆ ಎತ್ತಣದು 
(ಸರ್ವಜ್ಞ. ೯೩೨). &. ಪೂರ್ವಾಪರ ವೃತ್ತಾಂತ: ಅವನ ಕುಲಗೋತ್ರ 
ಗೊತ್ತಿಲ್ಲ (ರೂಢಿ). [ಕುಲ * ಗೋತ್ರ] 

ಕುಲಘ್ನ (ನಾ). ಕುಲವನ್ನು ನಾಶಮಾಡುವವನು ; ಕುಲಘಾತಕ; 
ಕುಲಗೇಡಿ: ಈ ಕೌರವಕುಲವನ್ನು ನಾಶಮಾಡಿ ಕುಲಫ್ನ ನೆನಿಸಿಕೊಳ್ಳ 
ಬೇಡ (ಭೀಷ್ಮಡ. ೧೫೪). (ಸಂ. 

ಕುಲಚೆರ್ಯೆ (ನಾ). ೧.ಣಕುಲಾಚಾರ. ೨. [ಜೈನ] ಐವತ್ತು 
ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು: ಕುಲಚರ್ಯೆಯುಂ 
ಗೃಹೀತೇಶಿತ್ವಮುಂ ಪ್ರಶಾಂತಿಯುಂ... ಅಪ್ಪಯ್ವತ್ತು ಮೂಜು 
ಗರ್ಭಾನ್ಹಯ ಕ್ರಿಯೆಯೊಳು (ಚಾವುಂಘು. ೨೨೯). [ಕುಲ ಚರ್ಯೆ) 

ಕುಲಜ (ನಾ). ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ; ಶುಲೀನ : 
*ಅಭಿಜಾತಃ, ಕುಲೀನಃ - ಈ ೨ ಕುಲಜಂ* (ಹಲಾಯು. ೬೪-೨೩೫) ; 
ಕುಲಜನೀತನೆ ಪಂಡಿತನೀತನೆ (ಕನಿರಾ, ೧-೧೩೮) ; ಸಿರಿಯನುಳ್ಳೆ ವನವನೆ 
ಕುಲಜನು (ಕುವ್ಯಾಉ. ೩-೩೮). [ಸಂ.] 

ಕುಲಜೆ (ನಾ). ಒಳ್ಳೆಯ ಕುಲದವಳು ; ಕುಲೀನೆ: ಬಡಗಿ ಮಾಚಲ 
ದೇವಿಯ ಕುಲಜೆಯ ಮಾಡಿಹೆನೆಂದು. .. ಕೂಳನಟ್ಟುಂಬವರನೇನೆಂಬೆ 
(ಬಸವ. ೫೮೪); ಆಗಲರ್‌ ಸೂಳೆಯನಾಳರಾ ಕುಲಜೆಯಂ 
(ಸೋಮೇಶ. ೪೬). [ಸಂ. ಕುಲಜಾ) 

ಕುಲಬಾಂಗನೆ (ನಾ). ಹಾದರಮಾಡುವ ಹೆಣ್ಣು; ಜಾರೆ; ವ್ಯಭಿ 
ಚಾರಿಣಿ : ಲಲನಾಜನದೊಳು ಕುಲವಧು ಕುಲಟಾಂಗನೆ ವೇಶ್ಶೆಯೆಂದು 
ಮೂಯುಂ ತೆಜದಿಂ ಲಲಿತಾಂಗಿಯರಪ್ಪರ್‌' (ಮದತಿ.೮-೧); ಕುಲಟಾಂಗನೆ 
ಯರ್ಗೆ ಜವ್ವನದೇಟ್ಸ್‌ ಮೆಜಕಿಯೆ (ರಾಮಾಶ್ವ. ೧೭-೪). 

[ಸಂ. ಕುಲಟಾಂಗನಾ (ಕುಲಟಾ + ಆಂಗನಾ)] 

ಕುಲಟಾನಧು (ನಾ). - ಕುಲಟಾಂಗನೆ: ಶ್ರೀವಧುಕುಲಟಾವಧು 
ವೆಂಬೊಂದಧಮತೆ ತಳ್ತತ್ತು ಚಕ್ರವರ್ತಿಯ ಬಗೆಯೊಳ್‌ 
(ಶಾಂತಿಪು. ೯-೭೬). [ಸಂ. (ಕುಲಟಾ + ವಧು)] 

ಕುಲಟಿ (ನಾ). - ಕುಲಟಾಂಗನೆ : ಆತನ ಪೆಂಡತಿ ದುರ್ಮಕಿಯೆಂಬಳ್‌ 
ಕುಲಟಿ (ಸಂಚತಂ. ೨೭೧-೬); ಕುಲವಧುವನೊಬ್ಲದಳಿಸಿಂ ಕುಲಟಿಯ 
ಕೊಳ್ಳೆಜಕೆದು (ಸಮಪ. ೫-೭೦); ಡೇವೀಶಾಪದಿಂದ . . , ಆಡಿಗೆಯವ 
ಳಾಗಿ ಕುಲಟಿಯಾಗಿ ಆಚರಿಸಬೇಕಾಯಿತು (ಬಂಕಿಮ. ೧೨೨). ೨. ಒಂದು 
ಔಷಧಿ ಸಸ್ಯ: “ಸಂಡಾಲೀ-ಕುಲಟಿ * (ಓಷಧಿ. ೧೭೬). [ಸಂ. ಕುಲಟಾ] 

ಕುಲತಿಲಕ, ಕುಳತಿಳಕ (ನಾ). ಕುಲ ಕೈ ಭೂಷಣನಾದತೆನು : 
ಶ್ರೀ ಸತ್ಕಾಶ್ರಯ ಕುಲತಿಲಕಂ (ಗದಾಯು. ೧-೭೪ ವು. ಕುಳಿತಿಳಕ : 
ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಕಾಭರಣಂ (ಎಇ. XX, ೬-೭; 1012). 

(ಕುಲ + ತಿಲಕ] 


0 


pe 


ಕ್ರ 


28 


93 


43 


ಕುಲಧರ್ಮ 


ಕುಲತ್ಮೆ (ನಾ). ೧. ಹುರುಳಿ: ಕಳವ ಸಖ್ಬಕಾ ಪ್ರೀಹಿ ಯವ ಯಾವನಾಳ 
ಗೋಧೂಮಕಂಗು ಸ್ಯಾಮಾಕ ಕೋದ್ರವ ns ಕುಲತ್ಮೆ [ಪಾಕಾಂ ಳುತ್ಕ] 
ಮುದ್ದ ಮಾಸರಾಜಮಾಸ (ಆದಿಫು. ೬-೭೨ವ). ೨. ಎ ಕುಲತ್ತಿಕೆ : (ಕಿ). 
[ಸೆಂ.] 
ಕುಲಶ್ಮಿಕೆ (ನಾ). ಕಜ್ಜಳವಾಗಿ ಉಪಯೋಗಿಸುವ ಒಂದು ಬಗೆಯ 
ನೀಲವರ್ಣದ ಕಲ್ಲು: (ಕ). [ಸಂ. ಕುಲತ್ಮಿ ಕಾ] 
ಕುಲಥಾಂಜನ (ನಾ). - ಕುಲತ್ಮಿಕೆ: “ಚಕ್ಷುಸೈೆ ಕುಲಾಲಿ ಕುಲತ್ಥಿಕೆ 
ಎಂದು, ಕುಲಥಾಂಜನ, ಕಂಬೆಳೆಗಿನ ಬೀಜಮೆಂದೂ ಎಂಬರು * 
(ನಾಚಿರಾ. ಕಿ). [ಸಂ. ಕುಲತ್ಥಾಂಜನ) 
ಕುಲದೀಪಕೆ (ನಾ). ಕುಲಕ್ಕೆ ದೀಪದಂತೆ ಬೆಳಕು ಕೊಡುವವನು; 
ಮನೆತನವನ್ನು ಬೆಳಗುವವನು : ಕುಲದೀಪಕ ಎನಿಸಿ ನೆಗಲ್ಲನಖಿಲಾ 
ವನಿಯೊಳ್‌ (ಶಾಂತಿಪು. ೨-೧೦) ; ದೇವದೇವ ರಾಜಕುಲದೀಪಕನ 
ರೂಪು ಸೌಂದರ್ಯಮನೇನೆಂದು ಬಣ್ಣಿಪೆಂ (ನಂಬಿರ. ೩-೧೯). 
(ಕುಲ * ದೀಪಕ] 
ಕುಲದೂಷಣ (ನಾ). ಕುಲಕ್ಕೆ ಕುಂದು ತರುವವನು ; ಕುಲಕಂಟಕ: 
ಧನುಜೇಜ್ಯಂ ಕುಜಗೇಹದೊಳ್‌ ನಿಲೆ ಪರಸ್ತ್ರೀಲೋಲನಾಳಾಪದಿಂ ಧನ 
ನಾಶಂ ಕುಲದೂಷಣಂ (ಜಾತತಿ. ೧೭-೨೯). [ಕುಲ ದೂಷಣ] 
ಕುಲದೇವತೆ (ನಾ). ಮನೆತನದ ದೇವತೆ; ವಂಶದೇವಶೆ : ಕುಲ 
ದೇವತೆಯೆಂದು ಕೂರ್ತು ತಂತಮ್ಮಿ ಸ್ಟಫಲವ ಪಡೆವರೆನ್ನಿಂದ 
(ಹದಿಬ. ೧-೪೧); ಪತಿಕುಲಡೇವತೆಗಳು ನಿನಗೆ ಮಂಗಳವನ್ನು ಂಟುಮಾಡಲಿ 
(ಶಾಕುಂತ. ೬೪). (ಕುಲ + ದೇವತೆ] 
ಕುಲದೇವರು (ನಾ). - ಕುಲಡೇವತೆ: ಆ ಯಾದವರಿಗೆ ಕುಲದೇವರೆನಿಪ 
ನಾರಾಯಣನಾದಿಕಾರಣನು (ಹದಿಬ. ೧-೪); ಊರೆ ಕುಲದೇವರ 
ಹೆಸರಿನಿಂದೆ (ಬೆಟ್ಟಕೊ. ೪೫). [ಕುಲ * ದೇವರು] 
ಕುಲದೇವಿ (ನಾ). - ಕುಲದೇವತೆ : ಜೀನಿಯರ ಪ್ರತಿಮೆಗಳು ಮೂರು 
ವಿಧವಾಗಿ ವಿಂಗಡಿಸಲ್ಪಡುವುವು- ೧. ಪ್ರಾಸಾದದೇವಿಯರು ೨. ಕುಲ 
ದೇವಿಯರು ೩. ಸಂಪ್ರದಾಯದೇವಿಯರು (ಭಾರದ. ೫೧೪). 
[ಕುಲ + ದೇವಿ] 4 
ಕುಲದೈನ (ನಾ). - ಕುಲದೇವತೆ : ಅದು ಚಿತ್ತಜಂಗೆ ಕುಲದೈವಂ 
(ಆದಿಪು. ೨-೭೪) ; ಮನೆದೈವ, ಕುಲದೈವ ಎನಗೆ ನಿಮ್ಮವರಯ್ಯಾ 
(ಬಸವ. ೩೭೩) ; ಹರಸುತಿಹವು ಕುಲದೈವಗಳು (ನಲ್ಮೆ. ೭). 
[ಕುಲ 4 ದೈವ] 
ಕುಲಧನ (ನಾ). ವಂಶಪಾರಂಪರ್ಯವಾಗಿ ಬಂದ ಧನ, - ಆಸ್ತಿ : 
ಬಗೆಗೊಂಡ ಕುಲಧನಂ ಸಮದಗಜಂ ಜಾತ್ಯಶ್ವಮೆಂಬಿವಂ .... ಕೊಟ್ಟು 
(ಆದಿಪು. ೧೨-೯೮). [ಕುಲ * ಧನ] 
ಕುಲಧರೆ, ಕುಳಧರ (ನಾ). ೧. ವಂಶೋ ದ್ಧ್ಧಾ ರಕ ೨. [ಜೈನ] 
ಮನು: ಜಕಮಭಾಗಾಯುಷ್ಯನುಮಪ್ಪಗ್ರಿಮ ಕುಲ[ಪಾಠಾಂ. ಳ]ಧರಂ 
ಪ್ರಶಿಶ್ರುತಿಯೆಂಬಂ (ಆದಿಪು. ೬-೫೨ ವ); ಅತನಿಂ ಬಟ್‌ಯಂ 
ಮೂಜನೆಯ ಕುಲಧರಂ ಕ್ಷೇಮಂಕರನೆಂಬಂ (ಪಂಕಾಮಾ. ೧-೭೧ವ). 
ಕುಳೆಧರೆ: ಕಮಳೆವದನಂ ಪಂಚಮ ಕುಳಧರಂ ಪುಟ್ಟಿ(ಆದಿಪು.೬-೫೬ ನ). 
[ಸಂ.] 
ಕುಲಧರ್ಮ (ನಾ). ವಂಶ ಪರಂಪರೆಯಾಗಿ ಬಂದ ಧರ್ಮ; 
ಕುಲಾಚಾರ: ಎಲವೊ ಕುಲಧರ್ಮದಲಿ ಬಾಳುವುದಿಳೆಯೊಳನಿಬರು 
ಮೆಚ್ಚುವಂತಿರೆ (ಕೌಶಿರಾ. ೨೮-೬೭); ಪರರೆಸುದೆಗೆವುದೆ ಕುಲಧರ್ಮ 
ವಾಗಿರಲವನಿಗಿನ್ನುಪಡೇಶವೇಕೆ (ಇಂಜಾಪ. ೨೧೭-೭೧). 
[ಕುಲ + ಧರ್ಮ) 


ಕುಲಧೃಜ 


ಕುಲಧೃಜ (ನಾ). ಕುಲಕ್ಕೆ ಬಾವುಟದಂತಿರುವವನು; ಕುಲಕ್ಕೆ | 
ಕೀರ್ತಿಪ್ರಾಯನಾದವನು : ಕುಲಧ್ವಜ ಬೆಸಸು ನಿನ್ನಪೊಲೀಪ್ರಜಾ 
ಪತಿಶ್ವಕ್ಕೆ ಮುನ್ನ ನೋಂತರುಮೊಳರೇ (ಆದಿಪು. ೮-೬೬). 
[ಕುಲ + ಧ್ವಜ) 
ಕುಲನಗ (ನಾ). - ಕುಲಗಿರಿ: ಕುಲನಗವನಡರ್ನ ಜಲನಿಧಿಜಲಮಂ।| 5 
ಪಾಯ್ವ (ಶಾಂತಿಪು. ೫-೧೫೪) ; ಕುಲನಗಂ ಬೀಟ್ವಂತೆ ಬೇಆಕೊಂದು 
ದೈತ್ಯಕರಾಳಾಕೃತಿ ಬೀಟೆ (ಜಗವಿ. ೩-೩೦). [ಕುಲ-- ನಗ) 
ಕುಲನಾಮ (ನಾ). (ಉಕ) ಮನೆತನದ ಹೆಸರು; ಅಡ್ಡಹೆಸರು: 
ಹೆಗ್ಗಡೆಯೆಂಬುದು ಅವರ ಕುಲನಾಮ (ರೂಢಿ), [ಕುಲ-- ನಾಮ] 
ಕುಲನಾರಿ (ನಾ). ಕುಲೀನೆ; ಪತಿವ್ರತೆ: “ಕುಲನಾರಿ ಕುಲಸಾರಿಕೆ 
ಯೆನಲು ಪತಿ ವ್ರ ತೆಯ ಕ್ಕು? (ಮಂಗರಾ. ೯೦-೫) ; ಇವಳೇಂ 
ಕುಲನಾರಿಯೊ ವಾರನಾರಿಯೊ (ಪಂಪಭಾ. ೮-೬೩). 
[ಕುಲ + ನಾರಿ] 
ಕುಲನಾಶಕ (ನಾ). ಕುಲವನ್ನು ನಾಶಮಾಡುವವನು, ಕುಲ 
ಘಾತಕ: ಇಳೆಗೆ ಕುಲದೀಪಕನುದಯಿಸಲು ಕುಲಮೊಡನೆ ವರ್ಧಿಸುವು 
ದಾಗಳು ಬಳಿಕ ಕುಲನಾಶಕನು ಪುಟ್ಟಲು ಕುಲವಳಿದು ಫೋಕು 
(ಬಸಪು. ೩-೫೮). [ಕುಲ * ನಾಶಕ) 
ಕುಲಪತಿ (ನಾ). ೧. ಮನೆತನದ ಯಜಮಾನ, ಮುಖ್ಯಸ್ಥ : 
ನೀಮಾಳ್ಗಳಿರಾನೆ ನಿಮ್ಮ ಕುಲಪತಿಯೆನ್‌ (ಆದಿಫು. ೧೨-೯೫). ೨. ಹತ್ತು 
ಸಾವಿರ ವಿದ್ಯಾರ್ಥಿಗಳಿಗೆ ಅನ್ನವಸತಿ ಕೊಟ್ಟು ವಿದ್ಯಾಭ್ಯಾಸ 
ಮಾಡಿಸುವ ಗುರು; ಪ್ರಧಾನ ಶಿಕ್ಷಾಚಾರ್ಯ : ಕುಲಪತಿಗಳಾದ 
ಕಣ್ವರು... . ನಿಮಗೆ ಈ ಮಾತನ್ನು ಹೇಳಿರುವರು (ಶಾಕುಂತ. ೬೫); 
ತಕ್ಷಶಿಲೆಯಲ್ಲಿ ಕುಲಪತಿಗಳು ಜೀವಕನ ತಾಯಿತಂದೆಯರನ್ನು ಕುರಿತು 
ಕೇಳಿದರು (ಹತ್ತು ಮ. ೧೦೨). ೩. ವಿಶ್ವವಿದ್ಯಾಲಯದ ಅಧ್ಯಕ್ಷ ; 
ಭಾನ್ಸಲರ್‌ : ರಾಜ್ಯಪಾಲರೇ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ 
ಕುಲಪತಿಗಳಾಗಿರೆತ್ತಾರೆ (ರೂಢಿ). "ಉಪಕುಲಪತಿ? ಪರಾ. 
[ಕುಲ ಪತಿ] 
ಕುಲಪರಂಪರೆ (ನಾ). ಕುಲಕ್ರಮ ಪದ್ಧತಿ, ಸಂಪ್ರದಾಯ : 
ಮದುವೆ... ವರನ ಮನೆಯಲ್ಲಿಯೆ ಆಗತಕ್ಕದ್ದು, ಅದು ಅವರ | 
ಕುಲಪರಂಪರೆ (ಇಪ್ಪಕ. ೪೩೮). [ಕುಲ 4+ ಪರಂಪರೆ] 
ಕುಲಪರಿಭವ (ನಾ). ಕುಲಕ್ಕೆ ಅವಮಾನ: ಆತನ ಮನೆಯ 
ಕೆಲಲೊಳ" ಒಂದು ಮನೆಯೊಳಿರ್ದು ಮಗನಂ ಪಡೆಯೆ ಸರ್ವದಯಿತ ! 
ನೆಮಗಿದು ಕುಲಪರಿಭನಮೆಂದು ಆ ಮಗನಂ... ಬಿಸುಟು ಬರ್ಪು 
ದೆಂದಟ್ಟ ದೊಡೆ (ಚಾವುಂಪು. ೭೧-೨೦). (ಕುಲ + ಪರಿಭವ] 
ಕುಲಪರ್ವತ (ನಾ). - ಕುಲಗಿರಿ: ಕುಲಪರ್ವತಂಗಳ ಧರಾಚಕ್ರದ |95 
ಬಂಧನಂಗಳ ಬಿಗುಹು ಬಿಡೆ ಕಲಕಲುಂ ಸಕಲ ಸಿಂಧುಗಳ್‌ 
(ಚೆಬಪು. ೪೭-೩೧). [ಕುಲ + ಪರ್ವತ] 
ಕುಲಪಾಂಸುಲ (ನಾ). ಕುಲಗೇಡಿ; ಕುಲಗೆಡುಕ : ಮಲೆನುಲೆದುರ್ಕಿ 
ಸೊರ್ಕಿ ಸಬಿಯೊಳ್‌ ಕುಲಪಾಂಸುಲನೀ ಶಿರೀಷ ಕೋಮಲೆಯ 
ವಿಲೋಲನೀಲಕಬರೀಭರಮಂ ತೆಗೆವಾಗಳ್‌ (ಪಂಪಭಾ. ೭-೫೭). 
[ಕುಲ + ಪಾಂಸುಲ] 
ಕುಲಸಾಂಸುಲೆ, ಕುಲಪಾಂಸುಳೆ (ನಾ). ಕುಲಗೇಡಿಯಾದ 
ಹೆಂಗಸು; ಕುಲಟಿ. ಕುಲಸಾಂಸುಳೆ: *ಪುಂಶ್ಚಲಿ ಕುಲಟಿಯ 
ಸತಿ ಕುಲಪಾಂಸುಳೆ ಬಂಧಕಿ ಜಾಜಿ ಪಾವ್ಟಿ ಯಿತ್ವರಿಕೆಯನಳ್‌? 
(ವಸ್ತುಕೋ. ೫೨-೪). [ಸಂ ಕುಲಸಾಂಸುಲಾ) 


ಕುಲಪಾಂಸುಳೆ "ಕುಲಪಾಂಸುಲೆ' ಸೋ, 


pe 
೦ 


30 


45 


೧೯೬೩ 


ಕುಲನುದ 


ಕುಲಪಾಲನ (ನಾ). ಕುಲಧರ್ಮವನ್ನು ಪಾಲಿಸುನಿಕೆ: ಕುಲಪಾಲನ 
ಮೆಂಬುದು ಕುಲಧರ್ಮಮಂ ವಿಡಿದು ಪ್ರಯತ್ನದಿಂ ಪಾಲಿಸುವುದು 
(ಚಾವುಂಪು. ೨೩೮). [ಕುಲ + ಪಾಲನ] 
ಕುಲಪಾಲಿಕೆ, ಕುಲಪಾಳಿಕೆ (ನಾ). ಕುಲದ ಗೌರವವನ್ನು 
ಕಾಪಾಡುವವಳು; ಸಾಧ್ವಿ; ಕುಲವನಿತೆ; ಪತಿವ್ರತೆ: 
“ ಕುಲಪಾಲಿಕಾ, ಕುಲಸ್ತ್ರೀ. .. ಸಾಧ್ವೀ - ಈ ೫ ಪತಿವ್ರತೆ” 
(ಹಲಾಯು. ೮೧-೩೪೧); ಬಳಲಿದೆನೆನಗುಣಬಡಿಸೆಂದಲ್ಲಿರ್ದ ಕುಲಪಾಲಿಕೆ 
ಗುಸುರಿದನು (ಹದಿಬ. ೨-೩). ಕುಲಪಾಳಿಕೆ: *ಕುಲಪಾಳಿಕೆ ಸತಿ 
ಚರಿತ್ರವತಿಯಕ್ಕುಂ? (ವಸ್ತುಕೋ. ೫೨-೪). (ಸಂ. ಕುಲಪಾಲಿಕಾ] 
ಕುಲಪಾಳಿಕೆ "ಕುಲಪಾಲಿಕೆ' ನೋ. 
ಕುಲಪುತ್ರ (ನಾ). - ಕುಲಜ: ಕುಲಪುತ್ರನೋದಿ ತಿಳಿದು ನಡೆದಲ್ಲದೆ 
ಕುಲವನುದ್ಭರಿಸಲಜಿಯನು (ಹದಿಬ. ೫-೯). [ಕುಲ ಪುತ್ರ] 
ಕುಲಪುತ್ರಿ (ನಾ). - ಕುಲೀನೆ: ಕುಲಪುತ್ರಿಯೊಳ್ಳುವರನಿಗಿತ್ತ ಮಾತ್ರಕೆ 
ಕುಲಕೋಟಯನುದ್ಧರಿಪಳು (ಹದಿಬ. ೫-೯). [ಕುಲ ಪುತ್ರಿ) 
ಕುಲಪುರೋಹಿತ (ನಾ). ಮನೆತನದ ಪುರೋಹಿತ; ಪರಂಪರಾಗತ 
ವಾದ ವಂಶಪುರೋಹಿಶ : ದೊರೆ ಕುಲಪುರೋಹಿತರಿಂದೆ ಖಷಿ 
ಗರ್ಫ್ಯಮಂ ಕೊಡಿಸಿ (ಶ್ರೀರಾಮಾ. ೨೮-೧೧). [ಕುಲ * ಪುರೋಹಿತ) 
ಕುಲಪ್ರದೀಪೆ(ನಾ).-ಕುಲದೀಪಕ: ಪೊಗಲ್ಲ ಪುದು ಭುವನಂ ಕಾಂಡಿನ್ಮ 
ಕುಲಪ್ರದೀಪನಂ ಮಲ್ಲಪನಂ (ಅಜಿಪು. ೧-೨೮). [ಕುಲ ಪ್ರದೀಪ] 
ಕುಲಪ್ರಮಾಣ (ನಾ). ಕುಲವನ್ನು ತಿಳಿಸುವ ಆಧಾರ, ರುಜು 
ವಾತು: ಕುಲಪ್ರಮಾಣ ನಾಲಗೆ ಜಲಪ್ರಮಾಣ ತಾವರೆ (ಗಾದೆ). 
[ಕುಲ + ಪ್ರಮಾಣ) 
ಕುಲಭೂಭೃತ್ತು, ಕುಳಭೂಭೃತ್ತು (ನಾ). - ಕುಲಗಿರಿ. "ಕುಲ 
ಭೂಭೃದ್ಧವೆ' ಪರಾ. ಕುಳಭೂಭೃತ್ತು: ಕುಳಭೂಭೃತ್ಯೂಟದೊಳ್‌ 
ಮಾಣಿಕದೆಳನಿಸಿಲ್‌ (ಪಂರಾಮಾ. ೩-೧೩). [ಆ ಸೆಂ. ಕುಲಭೂಭೃತ್‌] 
ಕುಲಭೂಭ್ಯದ್ಭನೆ (ನಾ). ೧. ಕುಲಪರ್ವತದಲ್ಲಿ ಹುಟ್ಟಿದವಳು. 
೨. ಕುಲೀನನಾದ ಅರಸನ ಮಗಳು. ೧,೨: ಕುಲಭೂಭೃದ್ಭವೆ 
ಲಕ್ಷ್ಮಣಾಭಿನುತೆರಾಮೋತ್ಕಂಕಿ ವೈದೇಹಿ. . . ಕಂಗೊಳಿಕುಂ ವಾಹಿನಿ 
ಸೀತೆ ಪೋಲ್ತುಭುವನಪ್ರಖ್ಶಾತೆಯಂ ಸೀತೆಯಂ (ಪುಸ್ಪಪು. ೨-೮). 
(ಸಂ. ಕುಲಭೂಭೃದ್ಭನಾ (ಕುಲ + ಭೂಭೃತ್‌ + ಭವ + -)] 
ಕುಲಭೇದ (ನಾ). ೧. ಕುಲದಲ್ಲಿ ಒಂದು ಪ್ರಕಾರ: “ಅನಲ 
ಹಿಮಾಂಶು ಶಂಖ ಕುಲಚೀದಗಳಿಂತಿವು ಪಾಂಚಜನ್ಯಮೆಂದೆನಿಕು * 
(ನಾನಾರ. ೬೬). ೨. ಕುಲಗಳಲ್ಲಿ ಮೇಲು ಕೀಳೆಂದು ವಿಂಗಡಿಸುವಿಕೆ: 
ಎಲುವಿಲ್ಲ ನಾಲಿಗೆಗೆ. . . ತೊಲೆಕಂಬವಿಲ್ಲ ಗಗನಕ್ಕೆ ದೇವರಲಿ ಕುಲ 
ಭೇದವಿಲ್ಲ (ಸರ್ವಜ್ಞ. ೯೫೭). [ಕುಲ +೬ ಭೇದ) 
ಕುಲಭ್ರಷ್ಟ (ನಾ). ಕುಲದಿಂದ ಹೊರದೂಡಲ್ಪಟ್ಟವನು; ಜಾತಿ 
ಕೆಟ್ಟವನು; ಕುಲಗೆಟ್ಟಿ ವನು: (ಕ). [ಕುಲ* ಭ್ರಷ್ಟ) 
ಕುಲಮಗ (ನಾ). ಮದುವೆಯಾಗದೆ ಉಳಿದ ಹರಿಜನ ಹೆಣ್ಣು 
ಮಗಳು: ಅವಳಿಗೆ ಕುಲಮಗನೆಂದು ಹೆಸರು. ಮಗನಂತೆ ತಂದೆಯ 
ಆಸ್ತಿ ಪಾಸ್ತಿ ಗಳಿಗೆ ಹಕ್ಕುದಾರಳಾಗಿ ತಂದೆತಾಯಿಗಳ ಆಪರಕರ್ಮಗಳನ್ನು 
ಮಗನಂತೆನಡೆಯಿಸುವ ಅಧಿಕಾರ ಅವಳಿಗೆ ಇರುತ್ತದೆ (ಎಸಮೈ. 11, ೮). 
[ಕುಲ * ಮಗ] 
ಕುಲಮದೆ (ನಾ). ಕುಲದ ಹೆಮ್ಮೆ; ತಾನು ಮೇಲುಜಾತಿಯವ 
ನೆಂಬ ಅಹಂಕಾರ: ಕುಲಮದಕ್ಕೆ ಹೋರಿ ಜಂಗಮಚೀದವ ಮಾಡುವೆ 
ಫಲವೇನು (ಬಸವ. ೨೮೪); ಹೆಮ್ಮೆಯಿಂದವ ನಗುವರನಅಯ ಕುಲ 
ಮದನೆಂಬ ಗರಹೊಡೆದು (ಅಮೃತ. ೨-೫೫). [ಕುಲ+ ಮದ] 
124 


ಕುಲನುಹಿಹಿ 


ಕುಲಮಹಿಸಿ (ನಾ). ೧. ಕುಲಾಂಗನೆ. - ೨. ಮನೆಯ ಹೆಂಗಸು; 
ಮಡದಿ: ಕುಲಮಹಿಷಿ ದುರ್ಮಾರ್ಗ ಮುಖದಲಿ ಗಳಿಸಿದರ್ಥವನುಂಡು 
ಕಾಲವ ಕಳೆವ ನಿರ್ಭಾಗ್ಮರು ಕಣಾ ಮಾಹಿಷಿಕರೆಂಬವರು 
(ಕುವ್ಯಾಉ. ೪-೪೯). [ಕುಲ + ಮಹಿಷಿ] 
ಕುಲಮಾನಿನಿ (ನಾ). ಗೃಹಿಣಿ; ಪತ್ನಿ: ಮತ್ಸ್ಯ ನೆಂಬ ಸರದಂಗೆ ಜೈನೆ 
ಯೆಂಬ ಕುಲಮಾನಿನಿ (ಸುಕುಮಾ. ೩-೩೦). ([ಕುಲ-. ಮಾನಿನಿ) 
ಕುಲಮಾರೆ (ನಾ). ಜೀತದ ಆಳುಗಳ ಮದುವೆ: ಜೀತದ ಆಳುಗಳ 
ಮದುವೆಗೆ "ಕುಲಮಾರೆ' ಎನ್ನುತ್ತಿದ್ದರು (ಪಂಜಪಂ. ೯). [2] 
ಕುಲಮುದ್ದ (ನಾ). ಒಬ್ಬಾತನ ಹೆಸರು : ಕುಲಮುದ್ದ ನೀನೀ ಕಯ್ಯ 
ಪೊಕ್ಕು ಕಾಜೆನ್ನು ಬೆಸಸೆ (ಎಕ. ೪111, ಸೊರಬ. ೧೦-೬ ; ಸು. 800). [?) 
'ಕುಲಮೆ "ಕೊಲಿಮೆ? ನೋ. 
ಕುಲಯಂತ (ನಾ). ಒಳ್ಳೆಯ ಕುಲದವನು; ಕುಲೀನ: ಕುಲ 
ಯುತನು ಕೋವಿದನು ಕರುಣಾಜಲಧಿ (ಕುವ್ಯಾಉ. ೪-೪೦). 
[ಕುಲ * ಯುತ] 
ಕುಲರನ್ನ (ನಾ). ಕುಲಕ್ಕೆ ರತ್ನದಂತೆ ಇರುವವನು; ಕುಲ 
ಭೂಷಣ: ಎಲರು ತೀಡಿದೊಡಾನೆ ನಿನ್ನೆಡೆಗೆಯ್ತರೆ ಕುಲರನ್ನ ನುಡಿಸೆ 
(ವರ್ಧಸಾಂ. ೮-೨೯). [ಕುಲ * ರನ್ನ] 
ಕುಲರಸಿಕ (ನಾ). ಸ್ವಭಾನದಿಂದಲೆ ರಸಿಕ; ಹುಟ್ಟುರಸಿಕ : ಕತ್ತೆ 
ಯಜಚಿದೆಡಲ್ಲಿ ತೊತ್ತು ಹಾಡಿದಡಲ್ಲಿ ಮತ್ತೆ ಕುಲರಸಿಕನಿರುವಲ್ಲಿ 
ಕಡುನಗೆಯ ಹುತ್ತು ಕಾಣಯ್ಯ (ಸರ್ವಜ್ಞ. ೧೩೫೬). [ಕುಲ + ರಸಿಕ] 
ಕುಲರಾಜ (ನಾ). ಕುಲೀನನಾದ ಅರಸು, ರಾಜ: ತಮ್ಮನುಂ 
ತಾನುಂ ಅನೇಕೆ ಕುಲರಾಜಸಮಾಜಂ ಬೆರೆಸು ಆಡುವ ನೆವಡೊಳ್‌ 
ಪೋಗಿ (ಶಾಂತಿಪು. ೫-೨೫ವ). [ಕುಲ + ರಾಜ] 
ಕುಲಲಲಾಮ (ನಾ). - ಕುಲತಿಲಕ: ತೊಲಗದಿರಿ ತಮ್ಮಂದಿರಿರ 
ಕುರುಕುಲಲಲಾಮರುಜಗದೊಳತಿವೆಗ್ಗಳೆಯ ಸುಭಟರು ನೀವು 
(ಕುವ್ಯಾದ್ರೋ. ೧೨-೩೦). [ಕುಲ + ಲಲಾಮ] 
ಕುಲವಧು, ಕುಳವಧು (ನಾ). ೧. ಎ ಕುಲನಾರಿ: “ಕುಲವಧು 
ಸಾಧ್ವಿ ಪತಿವ್ರತೆ... ಚರಿತ್ರ ವತಿಯಕ್ಕುಂ* (ವಸ್ತುಕೋ. ೫೨-೪); 
ಪೇಸದೆ ದುರ್ಜನದೊಳಾದ ಪರಿಚಯಂ ಮಾಸಿಸಿ ಕಿಡಿಸುವವೊಲೊಪ್ಪುವ 
ಕುಲವಧುವಂ (ಕವಿರಾ. ೧-೧೧೧) ; ಇದು ಮತ್ತೋನ್ಮತ್ತ ಜಲ್ಬಂ ಕುಲ 
ವಧುವರ ಮಾತಲ್ಲು (ಪಂರಾಮಾ. ೯-೧೬೯). ೨. ಹೆಂಡತಿ: ಮಹಾಸತಿ 
ತತ್ಸತಿಗೇಚಿಕಬ್ಬೆ ಕುಲವಧುವಾದಳ್‌ (ಕಇಆ. ೩-೨-೬೨; 1058); 
ಮಹಾದೇವಿಸೆಟ್ಟಗೆ ಕನಶರತ್ನಂಗಳಂ ಕೊಡುವುದರಿದಲ್ಲ, ಕುಲವಧುವಂ 
ಕೊಡುವುದರಿದು ಎಂದು (ಬಸರ.೧೨-೭೧) ; ಸುಮ್ಮಾನವಳಿಯದೆ ಸುಮ್ಮ 
ನಿಹುದು ಗುಣವಮ್ಮ ಕುಲವಧುಗೆ (ಶಾಕುಂಶ. ೫೭ ಅಡಿ). ಕುಳ ವಧು: 
`೧, “ಜಾಮಿ ಕುಳವಧೂ ಸ್ವಸೃನಾಮಂ? (ವಸ್ತುಕೋ. ೧೩೯-೧೨೮). 
“ [ಸೆಂ. ಕುಲವಧೂ] 
ಕುಲವನಿತೆ (ನಾ). - ಕುಲನಾರಿ: ಧರ್ಮಕೃರ್ಥಕೃತಿಥಿಗೆ ಸೆರ್ಮೆಯ 
ಪಿತೃಗಳ್ಲಿ ದೇವಕಾರ್ಯಕ್ಕೆಂದುಂ ನಿರ್ಮಳ ಸಂತತಿಗಳ್ಳಕ್ಯೂರ್ಮೆಯ 
ಕುಲವನಿತೆ ಮುಖ್ಯವಾಕೆಯ ಪೂಜ್ಮಂ (ಮದತಿ. ೮-೫). 
[ಕುಲ + ವನಿತೆ) 
ಕುಲವರ್ಧನ (ನಾ). ೧. ಕುಲದ ಏಳಿಗೆ. ೨. ವಂಶವನ್ನು 
ಬೆಳೆಯಿಸುವವನು: ಕುರುಸುತ ಕುರುಕುಲವರ್ಧನ. . . ಪೊರಳ್ಳಿ 
ಕೊಲಲೆಂದೆ: ಬಂದ ಭೀಮಕಿರಾತಂ (ಗದಾಯಖ. ೬-೩೨). 
(ಕುಲ 4 ವರ್ಧನ) 
ಕುಲವಳಿ "ಕುಲವಲಟ' ನೋ. 


೧೯೬೪ 


೦ 


43 


ಕುಲನೆಣ್‌ 


ಕುಲವ (ನಾ). - ಕುಳಡೆಟುಗೆ: ಕಂಡಗಾಆದಾ ಕುಲವಜಕ ಆ ಚಂದ್ರ 
ಸ್ತಾವಿ ನಡ ಉತ್ತಿರೆ (ಸೌಇಇ. 21-11, ೧೫೩-೧೬ ; 1103). 
[ಕುಲ * ವಜ (ಆ ವರ್ಮಿ) 
ಕುಲವಟಕಿ, ಕುಲವಳಿ (ನಾ). ವಂಶಪಾರಂಪರ್ಯವಾಗಿ ಬಂದ ಕ್ರಮ; 
ಅನ್ವಯಾಗತ ಕ್ರಮ: ವೈರಾಗ್ಯಮೆ ಕುಲವಲ್‌ಯೆಂಬಂತೆ 
(ಶಾಂತಿ. ೯-೫೩). ಕೊಲವಳಿ: ಅನಂದಿರೆನಗೆ ಕುಲವಳಿಯ 
ಬಳಿದೊತ್ತಿರಫ್ಪು ದಜರಿಂದ (ನಂಬಿರ. ೬-೧೧೦). [ಕುಲ* ಬಲ್ಕ್‌] 
ಕುಲವಾಕ್ಸಿ$್ರಯೆ (ನಾ). - ಕುಲಚರ್ಯಕ್ರಿಯೆ : ಆರ್ಯಸಟ್ಟಿರ್ಮ 
ದೊಳು ವಿಶುದ್ಧ ವೃತ್ತವಾಗಿ ನೆಗಟ್ಟುದು ಕುಲನಾಕ್ಟ್ರಿ ಯೆ 
(ಚಾವುಂಪು. ೨೪೩). [ಸೆಂ. ಕುಲವಾಳ್ಸಿ ಯಾ] 
ಕುಲವಾಡಿ, ಕುಳವಾಡಿ, ಕುಳುವಾಡಿ (ನಾ). ೧. ಗ್ರಾಮದ 
ಸೇವಕ, ಆಳು: ಕುಲವಾಡಿಯನ್ನು ಕರೆದು ಸಾರುವುದಕ್ಕೆ ಅಪ್ಪಣೆ 
ಕೊಡುವರು (ಹುಟ್ಟ ಹ. ೧೯). ಕುಳೆವಾಡಿ: ಕುಳವಾಡಿಗಳು 
ತಳವಾರೆರು ನೀರಗೆಂಟಿಗಳು ಮುಂತಾದ... ಚಾಕರರು ಉಂಟು 
(ಕಥಾಮಂ. 1೪, ೨೩); ಪಟೀಲ ಕುಳವಾಡಿಯನ್ನು ಕರೆದು(ಇಣಿನೋ.೧೬). 
೨. ಮನೆತನ; ವಂಶ: ಕುಳವಾಡಿ ಸಹಿತ ಹೆಸರು ಹೇಳಬೇಕು 
(ಚಿಂಗೂಲಿ. ೧೭೨). ಕುಳುವಾಡಿ: ೨. ನಿನ ಮಗ ಹೋಗ್ಯನನೆ 
ದೂರಕ್ಕೆ ಕುಳುವಾಡಿ ಪೂಜೆಗೊಂಬಾಳೇ ತರಲಿಕ್ಕೆ (ಜಗೀತೆ. ೧೪). [1] 
ಕುಲವಾಡಿಕೆ;, ಕುಳವಾಡಿಕೆ (ನಾ). ಕುಳವಾಡಿ ವೃತ್ತಿ: ಇನಾಂತಿ 
ಜಮಾನು ಕುಲವಾಡಿಕೆಗಾಗಿ ಬಿಟ್ಟಿತ್ತು (ಹುಟ್ಟಹ. ೬೬). ಕುಳವಾಡಿಕೆ : 
(ಕಿ). [ಕುಲವಾಡಿ + -ಇಳೆ] 
ಕುಲವಿದೂಷಕ (ನಾ). ಮನೆತನದ ಹೆಸರನ್ನು ಕೆಡಿಸುವವನು, 
—ಕುಲಗೇಡಿ: ಕುಲವಿದೂಸಕನೇತಕೆದ್ದನೊ ಎಲೆಲೆ ಬಾಬಾ ಕೆಟ್ಟಿ 
ನೆನುತವೆ. ಕುಲುಲುಗುಟ್ಟುತ (ಕೌಶಿರಾ. ೨-೬೨). [ಕುಲ * ವಿದೂಸಕ)] 
ಕುಲವಿದ್ಯೆ (ನಾ). ಮನೆತನದ ವಿದ್ಯೆ; ವಂಶಾನುಗತವಾಗಿ ಬಂದ 
ವಿದ್ಯೆ: ಕುಲವಿದ್ಮೆ ಯಲ್ಲಿ ಪಾರಂಗತನಾಗಬೇಕಿತ್ತು (ಕುರುಕಾ. ೨೫). 
[ಕುಲ + ವಿಜ್ಮೆ] 
ಕುಲವಿನಾಶಿ (ನಾ). ಕುಲವನ್ನು ನಾಶಮಾಡುವವನು : ಅಜಯ 
'ದಾಜಿನು ಕುಲನಿನಾಶಿಯೆಂಬುದ ಮುನ್ನ (ವೆಂಕಾರಾ. ೨-೬-೩೬). 
(ಸೆಂ. ಕುಲವಿನಾಶಿನ್‌] 
ಕುಲವಿಭ್ರಂಶೆ (ನಾ). ಕುಲಗೆಟ್ಟಿವಳು; ಕುಲಹೀನೆ: ಕುಲ 
ವಿಭ್ರಂಶೆಯರೊಳ್‌' ಮನೋಜಸುಖನುಂ ಮಾಟ್ಟಂಗೆ ಪೆಂಪೆಯ್ದದು 
(ಮದತಿ. ೯-೧). -[ಸಂ. ಕುಲವಿಭ್ರಂಶಾ (ಕುಲ + ವಿಭ್ರ)ಂಶ * -)] 
ಕುಲವಿಹೀನ (ನಾ). ಜ ಕುಲಹೀನ: ಕುಲವಿಹೀನರು ಕನಿಸ್ಮರು ಕುಲಜ 
ರುತ್ತಮ ಪುರುಷರು (ಬಸಪು. ೪೦-೬೦). [ಕುಲ *- ವಿಹೀನ] 
ಕುಲವೀರ (ನಾ). ಆ ಜನ್ಮೆಶೂರ; ಕಡುಗಲಿ: ಹಲನನೋದಿದ 
ಡೇನು ಚೆಲುವನಾದಡದೇನು ಕುಲವೀರನೆನಿಸಿ ಫಲವೇನು ಲಿಂಗದ 
ಒಲುಮೆ ಇಲ್ಲದಲೆ (ಸರ್ವಜ್ಞ. ೧೮೧). [ಕುಲ + ವೀರ] 
ಕುಲವೃದ್ಧ (ನಾ). ಕುಲದಲ್ಲಿ ಹಿರಿಯನಾದವನು; ವಂಶದಲ್ಲಿ 
ಹಿರಿಯ: ಕುರುವೃದ್ಧಂ ಕುಲವೃದ್ಧಂ ಸರಿತ್ಸುತಂ ತಕ್ಕನೆಂದು 
(ಪಂಸಭಾ. ೬-೪೪); ಕುಲವೃದ್ಧರ ನುಡಿಯಂ ವಿಜಯಂ ಕೇಳ್ದು 
(ಶಾಂತಿಪು. ೫-೨೫ ವ). [ಕುಲ * ವೃದ್ಧ) 
ಕುಲನೆಣ್‌ (ನಾ). - ಕುಲನಾರಿ: ಕುಲವಿದ್ಯಾದಿ ನಿಜಾನ್ವಯ ಪ್ರಕೃತಿ 
ಯೊಳ್‌ ತಜ್ಞಾತಿ ವಿದ್ಯೋತ್ಕರಂ ಕುಲವೆಣ್ಣೊಳ್‌ ( ಶಾಂತಿಪು. ೫-೧೩) ; 
ಸುಜ್ಞಾನದೊಳ್‌ ಕೊಡಿದಾ ಕುಲವೆಣ್ಣಿಂಗೆಣೆಯಾವುದೈ (ಸೋಮೇಶ. ೭). 
(ಕುಲ + ಪೆಣ್‌) 


ಕುಲವೈರಿ 


ಕುಲವೈರಿ (ನಾ). ಕುಲಕ್ಕೇ ಶತ್ರು; ಜಾತಿವೈರಿ: ಕೊಲಿಸಿದರೆ 
ಕುಲವೈರಿ ಮಾರ್ಜಾಲನಪಶೀರ್ಶಿ ಸಲದೆ ನಿನ್ನಂಥ ನರಕುಲರಾಣಿಗೆ 
(ಕಎಫು. ೩೩). [ಕುಲ + ವೈರಿ] 
ಕುಲವ್ರತ (ನಾ). ಕುಲಾಚಾರ; ವಂಶದಲ್ಲಿ ನಡೆದುಬಂದ 
ನಿಯಮ : ಪುರುವಂಶದವರಿಗೆ ವನನಿವಾಸವು ಮುಸ್ಟಿನಲ್ಲಿ ಕುಲವ್ರತ 
(ಶಾಕುಂತ. ೧೦೭). [ಕುಲ + ನ್ರತ] 
ಕುಲಶಿಲೋಚ್ಚಯ (ನಾ). - ಕುಲಗಿರಿ: ಕುಲಿಶಹತಿಯಲಿ ಕುಲ 
ಶಿರೋಚ್ಚ ಯದಿಳೆಗೆ ಕೆಡಿವಂದದಲಿ (ಕುವ್ಯಾದ್ರೋ. ೭-೪). 
(ಕುಲ + ಶಿಕೋಚ್ಚ ಶ್ಚಯ] 
ಕುಲಶೈಲ (ನಾ). - ಕುಲಗಿರಿ: ಕುಲಶೈಲನಿಚಯದ ನೆತ್ತಿ ಬಿರಿಯಲು 
ಮೊಳಗಿದವು ನಿಸ್ಸಾಳ ಕೋಟಿಗಳು (ಕುವ್ಯಾವಿ. ೪-೨). [ಕುಲ ಶೈಲ] 
ಕುಲಶ್ರೇಷ್ಮಿ (ನಾ). ೧. ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು. 
೨. ಸೆಟ್ಟಿಗಳ ಮುಖಂಡ: (೪). [ಕುಲ + ಶ್ರೇಷ್ಠಿ) 
ಕುಲಸಂಕರ (ನಾ). ಜಾತಿಗಳ ಕಲಬೆರಕೆ; ವರ್ಣಸಂಕರ: 
ಹೊಲೆಗಲಸಿ ಕುಲಸಂಕರೆವನಗ್ಗಲಿಸಿಯೀ ಕಲ್ಮಾ ಣಕಟಕನನಿಂತು 
ಳೆಡಿಸುವರೆ (ಬಸಪು. ೫೫-೧೨). [ಕುಲ + ಸಂಕರ] 
ಕುಲಸಂಭವ (ನಾ). ವಂಶದಲ್ಲಿ ಹುಟ್ಟಿದವನು: (8). [ಕುಲ* ಸಂಭವ] 
ಕುಲಸೆಂಹಾರಿ (ಗು). ವಂಶವನ್ನು ನಾಶಮಾಡುವ : ನಾರಿ ನರಕಕೆ 
ದಾರಿ ದುರ್ಜನಕಾರಿ ಕುಲಸಂಹಾರಿ (ಕೌಶಿರಾ. ೨೩-೨೮). 
(ಸಂ. ಕುಲಸಂಹಾರಿನ್‌] 
ಕುಲಸತಿ (ನಾ). ಎ ಕುಲನಾರಿ: ಕುಲಸತಿ ಕುರೊಪಿಯಾದೊಡೆಯೇನು 
ಗುಣಮೆ ಕಾರಣ (ನವಮೋ. ೭-೨೪). (ಕುಲ + ಸತ] 
ಕುಲಸಮೃದ್ಧಿ (ನಾ). ವಂಶದ ಬೆಳವಣಿಗೆ; ವಂಶವೃದ್ಧಿ : 
ಬಸಿ ರಾಂತ ಮತ್ತುಲಸಮೃದ್ಧಿಕಾರಿಣಿಯ ಧರ್ಮಪತ್ನಿಯನುಳಿದೆಂ 
(ಶಾಕುಂತ. ೮೪-೧೫೫), [ಕುಲ * ಸಮೃದ್ಧಿ) 
ಕುಲಸಾರಿಕೆ (ನಾ). ೬ ಕುಲನಾರಿ: *ಕುಲನಾರಿ ಕುಲಸಾರಿಕೆಯೆನಲು 
ಪತಿವ್ರತೆಯಕ್ಕುಗ (ಮಂಗರಾ. ೯೦-೫). [ಸಂ. ಕುಲಸಾರಿಕಾ] 
ಕುಲಸೂತಕ (ನಾ), ಕುಲದಿಂದ ಬಂದ ಮೈಲಿಗೆ; ಜಾತಿಜೋಷ : 
ಎನ್ನ ಕುಲಸೂತಕವನಳಿದ ಬಸವಣ್ಣ (ವಚಸಂ. ೨೮೨-೨೬). 
[ಕುಲ + ಸೂತಕ] 
'ಕುಲಸ್ತ (ನಾ). - ಕುಲಸ್ಥ,: ಅವನ ಕುಲಸ್ತರಂತೂ ಹೇಳಲಸಾಧ್ಯ 
(ಚೆಂಗಾಳ್ವ. ೫೬೩). [ಆ ಸಂ. ಕುಲಸ್ಥ]” 
'ಕುಲಸ್ತ್ರೀ (ನಾ). - ಕುಲನಾರಿ :' *ಕುಲಸ್ತ್ರೀಯಲ್ಲಿಯುಂ ಜಾಮಿ 
ಯೆಂಬುದು ೫? (ಹಲಾಯು. ೧೩೨-೬). [ಸಂ.1 
ಕುಲಸ್ಮ, (ನಾ). - ಕುಲತ್ಕ : *ಕುಲಸ್ಥ - ಹುರ್ಳಿ * (ಗಂಗಾಮ. ೯೧). 
ತೆ ಸಂ. ಕುಲಕ ಕೃ] 
ಕುಲಸ್ಕೈ (ಗು). ೧. ಕುಲ ಅಥವಾ ಜಾತಿಯಲ್ಲಿ ಇರುವ. (ನಾ). 
೨. 'ಬೆಕ್ಕಿಯ ಕುಲದಲ್ಲಿ ಹುಚ್ಚಿ ದವನು; ಕುಲೀನ: (ಕಿ). [ಸಂ.] 
ಕುಲಸ್ಕಾ ನೆ (ನಾ). ಕುಟ್ಟ ದ” ಸ್ಥಳ; ಮೂಲಸ್ಥಾನ: ಕುಸುಮ! 
ಚಂದನ * « ಮೌಶ್ತಿಕ ರಕ್ನೃಂಗಳು ಕುಲಸ್ಮಾನನಂ ಅಟ್ಟು ಯೋಗ್ಯ. 
ವಾದಂತೆ (ಮೋಳಿಮಾ. ೧೩೩-೫೧೫). [ಕುಲ + ಸ್ಥಾನ] 
ಕುಲಸ್ಥೆ (ನಾ). ಕುಲೀನೆ; ಕುಲಜೆ: (8)... (ಸಂ. ಕುಲಸ್ಕಾ] 
ಕುಲಟೀನ (ನಾ). ಹೀನಕುಲದವನು; ಕೀಳುಕುಲದವನು : ಭಕ್ತರಂ 
ಕುಲಹೀನರೆಂದು ದುರುಕ್ತಿಗಳನಿಂತಾಡಲಹುದೇ (ಬಸಪು. ೫೭-೬೬) 1 | 
ಕುಲಹೀನನಲಿ ಗುಣವಣಸಲೇಕೆಂದೆನುತ (ಕುವ್ಯಾಕ. ೨೫-೪೨). 
[ಕುಲ * ಹೀನ] 


(FM 


0 


ಶಾ 


5 


20 


25 


30 


40 


| 48 


ಕುಲಾಪನಾದ 


ಕುಲಾಂಗನೆ (ನಾ). - ಕುಲನಾರಿ: ಉದಾತ್ತ ಕೀರ್ತಿಲಕ್ಷ್ಮೀ 
ವಿಭವಾಭಿರಾಮೆ ಗುಣಧಾಮೆ ಕುಲಾಂಗನೆ (ಸುಕುಮಾ. ೨-೪) ; ವಿಭವದ 
ಕಾಮಿಸೆಟ್ಟಿಯ ಕುಲಾಂಗನೆ ಪೆಂಣ್ಮಲಸೆಟ್ಟಕವ್ವೆ (ಕಇ. 9, ೧-೪; 1204). 
[ಕುಲ -- ಗಳ] 
ಕುಲಾಂಗಾರ (ನಾ). ೧. ಕುಲಕ್ಕೆ ಬೆಂಕಿಯಾದವನು; ಕುಲನಾಶಕ. 
೨. ಕುಲಕ್ಕೆ ಮಸಿಬಳಿಯುವವನು : ಇಂಥ ಆತ್ಮಘಾತಕರಾದ 
ಕುಲಾಂಗಾರರನ್ನು ಕಂಡು ಬಲು ಕೆಡುಳೆನಿಸುವುದು (ಬ್ರಹ್ಮಜೀ. ೨೮) ; 
ಈ ಕುಲಾಂಗಾರನನ್ನು ಮತ್ತೊಮ್ಮೆ ನೋಡಬಾರದೆಂದು (ಮಾಡಿವು. ೭೭); 
ಸತ್ರಿಯಾಧಮಾ, ಕುಲಾಂಗಾರ, ಭರತ ವಂಶದ ಕಲಂಕಸ್ಟರೂಪನೆ 
(ಕುರುಕ್ಷೇ. ೧೩೦). [ಕುಲ * ಅಂಗಾರ] 
ಕುಲಾಂತಕ, ಕುಳಾಂತಕ (ನಾ). ಕುಲವನ್ನು ನಾಶಪಡಿಸುವವನು; 
ವಂಶವನ್ನು ಕೊನೆಗಾಣಿಸುವವನು: ಸಂತತಿ ನಡೆಯದಿರ್ದೊಡೆ 
ಕುಲಾಂತಕಂ ತಾನಾದಪೆಂ (ಜೈ ಮಿ ಭಾ. ೧೮-೧೬). ಕುಳಾಂತಳೆ: 
ಕುರುಕುಳಾಂತಕಂ ಗಳಿತಕೋಪನೇ(ಕಲಿ] ಭೀಮರೆ (ಗದಾಯು. ೧-೬೩). 
[ಕುಲ + ಅಂತಕ] 
ಕುಲಾಂತರ (ನಾ). ಬೇಕಿ ಕುಲ; ಅಂತರ ಜಾತಿ. "ಕುಲಾಂತರ 
ವಿವಾಹ' ಪರಾ, (ಸಂ.7 
ಕುಲಾಂತರವಿವಾಹ (ನಾ). ಬೇರೆ ಬೇರೆ. ಕುಲದವರ ನಡುವೆ 
ಉಂಟಾಗುವ ವಿವಾಹ; ಅಂತರ್ಜಾತೀಯ ವಿವಾಹ: *ಬೇಕೆ 
ಬೇರೆ ಮನೆತನ, ಕುಲ, -: ಬುಡಕಟ್ಟು, ಜಾತಿ, ಮೊದಲಾದವಕ್ಕೆ 
ಸೇರಿದ ಗಂಡು ಹೆಣ್ಣಿಗೆ: ಜುದುನೆ; ಕುಲಾಂತರೆ, ಜಾತ್ಯಂತರೆ, 
—ವಿನಾಹ?* (1806೧೧೩೯6೧. ಇಂಕನಿ), 
[ಕುಲಾಂಕರ + ನಿವಾಹ] 
ಕುಲಾಚಲ, ಕುಳಾಚಳ (ನಾ). ವ ಕುಲಗಿರಿ: ಪೆರ್ಗಡಲಂ ಪೀರ್ವ 
ಕುಲಾಡಲಂದಳೆದು ಪೊಯ್ದ್ಸೆ ಂಡಾಡುವ (ಶ-ಬಶ ೦. ೩೧೯). 
ಕುಳಾಚಳೆ: ಕುಳಾಡಳದಂತೆ ನಭಮನಳ್ಳಿ ಅಕವುತ್ತುಂಗ ಚೈತ್ಯ 
ಕುಲದಿಂ (ಮಲ್ಲಿಪು. ೨-೫೪ ವ). [ಕುಲ + ಅಚಲ) 
ಕುಲಾಚಾರ (ನಾ). ಕುಲಭರ್ಮ; ವಂಶಪರಂಪರಿಯಿಂದ ನಡೆದು 
ಬಂದ ಸಂಪ್ರದಾಯ: ಆರ್ಬ್ಯುಷಟ್ಟಿರ್ಮಂಗೆಳಂ ನಿಮಗಿವು ಕುಲಾ 
ಚಾರಂಗೆಳೆಂದೆಆಿ ಯೆ ಪೇಟ್ದು ಕೈಕೊಳಿಸಿ (ಆದಿಫು. ೧೫-೧೩ ವ); 
ಅವನೊಳಿನ್ನಾವುದು ಕುಲಾಚಾರವಣಸುವುದೆ (ಇಹರ. ೩೭). 
[ಕುಲ * ಆಚಾರ] 
ಕುಲಾಚಾರ್ಯಿ (ನಾ). ಕುಲಪುರೋಹಿತ; ಕುಲಗುರು: ನಾವು 
ರಾಢೀಯ ಶ್ರೇಣಿಯನರು, ವಂಶದಲ್ಲಿ ಕುಲಾಚಾರ್ಯರು 
(ಕೆಪಾಕುಂ. ೩೩). [ಕುಲ * ಆಚಾರ್ಯ] 
ಕುಲಾದ್ರಿ (ನಾ). ಜ ಕುಲಗಿರಿ: ಜಲಧಿ ಮೇರೆಯನೊದೆಡು ಹಾಯಲಿ 
* * ನಡೆದಾಡಲಿ ಕುಲಾದ್ರಿಗಳು (ಕುವ್ಯಾನಿ. ೭-೨೩). 
[ಕುಲ + ಅದ್ರಿ] 
ಕುಲಾಪಘಾತ (ನಾ). ಕುಲಕ್ಕೆ ಕೇಡು; ವಂಶಕ್ಕೆ ಕೆಡುಕು: ಕೂಡಿ 
ಕೊಂಡು ಕುಲಾಪಘಾತದ ಕೇಡಿಗರ ಕಲ್ಪನೆಯ ಕಲುಷದೆ ಜೋಡಿಯನೆ 
ನಿಶ್ಚೆ ಎಸಿ ವಿದುರಂಗಣುಹಿದನು ಕರೆಸಿ (ಕುವ್ಯಾಸ. ೧೨-೭೩). 
[ಕುಲ ಅಪಘಾತ] 
ಕುಲಾಪವಾದ (ನಾ). ವಂಶಕ್ಕೆ ಬಂದ ಅಪವಾದ, --ನಿಂದೆ: 
ಈ ದೊರೆಯ ಕುಲಾಪವಾದೆವಾಗೆಯುಂ (ಶಾಂತಿಪು. ೪-೭೮) ; ಆತ್ಮಜರಿ 
ನಾದ ಕುಲಾಪವಾದ ಪರಾಭವದ ದಾವಾನಳದಿಂ (ಸುಕುಮಾ. ೨-೧೦ ವ). 
[ಕುಲ + ಅಪವಾದ) 


ಕುಲಾಜಿ 


ಕುಲಾಬಿ (ನಾ). (ಉಕ) ಉಯ್ಯಾಲೆ ನೊದಲಾದವುಗಳಿಗಾಗಿ ಜಂತೆ | 
ಯಲ್ಲಿ ಸೇರಿಸಿದ ಕಬ್ಬಿಣದ ಕೊಕ್ಕೆ: ಜಂತಿಯ ಕುಲಾಬಿಯಿಂದ 
ಅಂಕಣದ ತೊಲೆಯವರೆಗೆ (ದೀಪಹ. 11, ೯೭). 

[(೯*-ಮರಾ. ಕುಲಾಬ್‌ ; ಹಿಂ. ಕುಲಾಬಾ] 

ಕುಲಾಯ,, ಕುಳಾಯ (ನಾ). ಹಕ್ಕಿಗಳ ಗೂಡು: *ಕುಲಾಯಃ, 
ನೀಡಂ- ಈ ೨ ಗೂಡು” (ಹಲಾಯು. ೪೦-೮೭) ; ದೀಪದೇನಾಲಯದಿ 
ತಲೆದೋಜಕಿ ಖಗಚಯ ಕುಲಾಯಿಗಳ ಪೊರ್ದುತಲಿರೆ (ಪ್ರೌಢರಾ. 
8-೨೬); ಖಗಚಯ ಪೊರ್ದಿದವು ಕುಲಾಯಗಳನು (ರಾಘಡ. ೭-೧೭). 
ಕುಳಾಯ : ತಳರ್ದು ಕುಳಾಯದಿಂ .. , ಪಕ್ಕಿಗಳ್‌ 
(ಜಗವಿ. ೧೪-೧೦). [ಸಂ.] 

ಕುಲಾಯ್ಯ, ಕುಲಾಯಿ, ಕುಲಾವಿ, ಕುಳ್ಳಾವಿ (ನಾ). ೧. ತಲೆಗೆ 
ಹಾಕಿಕೊಳ್ಳುವ ಒಂದು ಬಗೆಯ ಟೋಪಿ; ತಲೆಯುಡಿಗೆ: 
*ಕುಲಾಯ :- ಗೂಡುಂ, ಟೋಪಿಯುಂ' (ಕಾಶಕೃ. ೧೬೬) ; ಅಂಗನಸ್ತ್ರ 
೫, ಕುಲಾಯ ೬ (ಸೌಇಇ. 10-11, ೫೫೧-೪ ; 1532). ೨. ಕೂಸಿನ 
ತಲೆಗೆ ಕಟ್ಟುವ ಟೋಪಿ: ಪಾಲ್ಗುಡಿಸಿ ಕುಂಚಿಗೆಯಂಗಿ ನೆತ್ತಿಯ 
ಕುಲಾಯಮಂ ತೊಡಿಸಿ (ನವಮೋ. ೧೫-೫೬). ಕಲಾಯಿ : ೧. ಶಿರದಿ 
ಚಿಂದಿ ಕುಲಾಯಿ ಕರ್ನಡೊಳಿರುವ ಕುಂಡಲ (ಸನಶ್ಯು. ೧೭-೧೩); 
ಕೆಲವು ಭೂಷಣ ದಟ್ಟ ಕುಲಾಯಿಯಳವಟ್ಟು ಕಳದಲ್ಲಿ ನಿಂದನಾ ಕಾಮ 
(ಭರಚ. ೫೧-೩೨) ; ರಂಗು ಮಾಣಿಕದ ಕುಲಾಯಿ ಭೂಪಾಲಗೆ ಮಂಗ 
ಳೋತ್ಸವದೊಳೊಪ್ಪಿದುವು (ಕಂನವಿ. ೨೨-೫೯). ೨. ಪುಟ್ಟ ಮಗುವಿನ 
ಅಂಗಿ ಕುಲಾಯಿ ಕೊಡು (ಕಪಪು. ೩-೭); ಮುದುಕಿ ಬೇಡ್ಕಾಳ 
ಕುಲಾಯಿ (ಕನ್ನಜಾ. ೬೧). ಕುಲಾವಿ: ೧. ವಿಶಾಲವಕ್ಷಂ ಮೇಲ್ಭು 
ಲಾವಿ ಪೈಕಣೆ (ನೀಶೈಷು. ೪-೧೨-೨೫); ಸೈನಿಕರು... ಚಪ್ಪಟಿಯಾದ 
ಉಕ್ಕಿನ ಕುಲಾವಿಗಳನ್ನು ಧರಿಸುತ್ತಿದ್ದರು (ದಭಾಇ. ೧೦೩); 
ಮಂತ್ರಿಯು ... ತಲೆಗೆ ಒಂದು ಕುಲಾವಿಯನ್ನು ಹಾಕಿಕೊಂಡು 
(ನಿಶಾಪ. ೧೨೭). ೨. ಕರೀಕುಲಾವಿಯನ್ನು ಧರಿಸಿದ್ದಾರೆ (ದೌಲತ್‌. ೧೧೪); 
ಒಂದು ವರ್ಷದ ಕೂಸೊಂದು ಅದರ ತಲೆಗೆ ಒಂದು ಮೇಣಗಟ್ಟಿದ 
ಕುಲಾವಿ (ರಾಮಾನೆ. ೧೧೦); ಕೂಸು ಹುಟ್ಟುವುದಕ್ಕೆ ಮುಂಚೆ 
ಕುಲಾವಿ ಹೊಲಿಸಿದರು (ಗಾದೆ). ಕುಳ್ಳಾನಿ: “ಶೀರ್ಷಕಂ- ಶೀರ್ಷಣ್ಯಂ 
- ಶಿರಸ್ತ್ರಂ -೩ ತಲೆಯನ್ನು ರಕ್ಷಿಸುವ ಲೋಹದ ಟೊಪ್ಪಿಗೆ, ತೊಗಲ 
ಟೋನಿ, ಕುಳ್ಳಾವಿ ಮುಂತಾದ ಶಿರಸ್ಕ್ರಾಣದ ಪೆಸರು? (ಸಿದ್ಧಾಂತಿ. ೨೧೯). 

[4 ಅರ. ಕುಲ್ಲಾದ್‌ ; ಹಿಂ. ಕುಲಾಹ್‌) 

ಕುಲಾಯಿ "ಕುಲಾಯ್ಕ' ನೋ, 

ಕುಲಾಯಿಸು, ಖುಲಾಯಿಸು (ಕ್ರಿ). ತೆರೆ; ಒದಗಿ ಬರು ; ನಿಮಗೆ ಅಧಿ 
ಕಾರ ಬಂದರೆ ನಮಗೂ ಅದೃಷ್ಟ ಕುಲಾಯಿಸುವುದು (ಚೆಂಗಾಳ್ವ. ೫೮೯); 
ಸಾಹೇಬರ ಸಮ್ಮುಖದಲ್ಲಿ ನತಮಸ್ತಕನಾಗಿ ಹೋದರೆ ಆಗ 
ಆತನ ಅದೃಷ್ಟವು ಕುಲಾಯಿಸುತ್ತಿದ್ದಿತು (ರಾರಾಣಿ. ೧೫೭). 
ಖುಲಾಯಿಸು : ಸದಾನ ಅದೃಷ್ಟ ಖುಲಾಯಿಸಿತು (ಅನ್ನಪೂ. ೩೫); 
ನಮ್ಮ ಅದೃಷ್ಟ ಸ್ವ ಖುಲಾಯಿಸಿದಂತೆ ತೋರಿತು (ಕೆಲನೆ. ೧೦೧). 

[+- ಹಂ. ಖುಲ್ನಾ] 

ಕುಲಾಲ, (ನಾ). ಕುಂಬಾರ: ಕುಲಾಲ ಕರನಿರ್ಭರಭ್ರಮಿತ ಚಕ್ರ 
ಲೀಲಾಯಿತಂ (ಪಂಪಭಾ. ೪-೨೭); ಕುಲಾಲನು ತಿಗರಿಗೆ ಮಣ್ಮಮಾಡಿ 
ಕೋಲಿನಿಂದ ತಿರುಹಿ (ಮೋಳಿಮಾ. ೧೨೧-೪೭೪ ಟೀಕು).  [ಸಂ.] 

ಕುಲಾಲ (ನಾ). (?) : ಶಿಲೆಯೊಳಗಿಪ್ಪ ಕುಲಾಲ [ಸಾಠಾಂ. ಕುಲ 
ಹೀನನ] ಬೆಳಗಿ ತೊಳಗುವ ಆ ಮಲಿನರ ಮುಖವ ಕಂಡು ಮತ್ತೆ 
ದಿಂಗುನಿಡಿಯೆಲೇಕೋ (ಮೋಳಿಮಾ. ೧೮೪-೬೯೩). (1) 


ಲ್ಪ 


೧೯೬೬ 


10 


95 


40 


45 


ಕುಲಿಕ 


ಕುಲಾಲಕರಣ (ನಾ). ಕುಲಾಲನ ಉದ್ಯೋಗ; ಕುಂಬಾರನ 
ಕೆಲಸ: ಬಾನ್‌ - ಕುಲಾಲಕರಣೇ ” (ಶಮಧಾ). 
[ಕುಲಾಲ * ಕರಣ] 
ಕುಲಾಲಗೇಹ (ನಾ). ಕುಂಬಾರನ ಮನೆ: ಪಂಜರೆಂ ಶುಕತತಿ 
ಯೊಳ್ಳು ಲಾಲಗೇಹಂಗಳೊಳಂ ಪರಚಕ್ರಭ್ರಾಂತಿಗಳ ಧ್ವರದೊಳ್‌ 
ನೆಗಲ್ಲುಂ ಮಹಾಹವಧ್ವನಿ ನಿಯತಂ (ಕವಿರಾ. ೩-೧೧೧). 
[ಕುಲಾಲ * ಗೇಹ] 
ಕುಲಾಲಚಕ್ರ (ನಾ). ಕುಂಬಾರನ ಚಕ್ರ; ತಿಗುರಿ: ಕುಲಾಲಚಕ್ರಂ 
ತಿರಿವಂತಿರೆ ತಿರಿಯೆ (ಆದಿಪು. ೧೪-೬೯) ; ದಂಡಭ್ರಮಂ ಕುಲಾಲ ಚಕ್ರ 
ದೊಳಿ (ಚಂದ್ರಪು. ೩-೯ ವ). [ಕುಲಾಲ * ಚಕ್ರ) 
ಕುಲಾವಧಿ (ನಾ). [ಜೈನ] ಕುಲಾಚಾರವನ್ನು ಕಾಯ್ದುಕೊಳ್ಳು 
ವುದು : ಕುಲಾವಧಿಯೆಂಬುದು ಕುಲಾಚಾರಮಂ ದರ್ಶನಕ್ಕೆ ವಿರುದ್ಧ 
ಮಾಗೆ ಕಾದು ನೆಗಟ್ಟುದು (ಜಾವುಂಪು. ೨೫೮). [ಕುಲ+ ಅವಧಿ) 
ಕುಲಾಲಿ (ನಾ). ೧. ಕುಂಬಾರನ ಹೆಂಡತಿ. ೨. ಹಾಲುಹುರುಳಿ 
ಎಂಬ ಒಂದು ಸಸ್ಯ: *ಹಾಲುಹುರುಳಿ ಕುಲಾಲಿಯಕ್ಕು? 
(ಮಂಗರಾ. ೪೪-೪೬). ೩, ಕುಳುತ್ಕಾಂಜನ. [ಸಂ. ಕುಲಾಲೀ] 
ಕುಲಾವಿ "ಕುಲಾಯ್ಕ' ನೋ. 
ಕುಲಾಸ್‌, ಖುಲಾಸ (ನಾ). ೧. ತೆರೆದುದು; ಪ್ರಕಟವಾದುದು : 
ಎಲ್ಲಾ ಅವತ್ತಿಗೆ ಕುಲಾಸ್‌ (ಚಿಂಗೂಲಿ. ೮೭). ೨. ಬಿಡುಗಡೆ; 
ಅನಿರ್ಬಂಧತೆ. ೩, ಆರಾಮ; ನೆಮ್ಮದಿ: ಮಗಳ ಮದುವೆ ಮಾಡಿ 
ಕುಲಾಸಾಗಿದ್ದಾನೆ (ರೂಢಿ). ಖುಲಾಸೆ: ೧. ಅವರಿಗೆ ಪುನಃ ಖುಲಾಸ 
ಹೇಳಬೇಕಾಗುತ್ತದೆ (ಮುಂಬವ್ಯಾ. ೧೨), ೪. ತೆರವು ಖಾಲಿಯಾಗಿರು 
ವಿಕೆ: (ಕ). [« ಅರ. ಹಿಂ. ಖುಲಾಸ್‌ ; ಮರಾ. ಖುಲ್ಲಾಸ್‌' 
-ಕುಲ್ಲಿ, (ಪ್ರ). ಕೊಲ್ಲುವವನು, ಕೆಡಿಸುವವನು, ಹಾಳುಮಾಡು 
ವವನು ಎಂಬ ಅರ್ಥದಲ್ಲಿ ಬರುವ ತದ್ಧಿತ ಪ್ರತ್ಯಯ. 
"ಅಅಗುಲಿ?, ಮಾಂಗುಲಿ' ಪರಾ. 
[ದೇ. ॥ ತಮಿ. ಮಲ. ಕೊಲ್ಲಿ] 
ಕುಲಿ (ನಾ). ಒಂದು ಬಗೆಯ ಸಸ್ಯ; ಹೆಗ್ಗುಳ್ಳದ ಗಿಡ; “ಕಂಟಕ 
ಶ್ರೇಣಿ? (ಪಂಡಿತ). [ಸಂ.1 
ಕುಲ್ಕಿ (ನಾ). ಕುಲವುಳ್ಳವನು; ಕುಲವಂತ; ಕುಲಜ: ಚೆಲುವಿರಲು 
ಸಿರಿಯಿಲ್ಲ ವಿದ್ಮದ ಬಲುಮೆಯಳ್ಳರೆ ರೊಪಭಾಗೃವು ನೆಲಸಿತಾದರೆ ಕುಲವು. 
ಕೂಡದು ಳುಲಿಗೆ ಬಲವಿಲ್ಲ (ಕೌಶಿರಾ. ೨-೩೯). [ಸಂ. ಕುಲಿನ್‌] 
ಕುಲಿಂಗ (ನಾ). ಕೆಟ್ಟ ಚಿಹ್ನೆ; ಕೆಟ್ಟಿ ಲಾಂಛನ: ಅಲ್ಲಿ ಜಯಲಿಂಗಂ 
ತೃಪ್ತಿ ಲಕ್ಷಣಂ ಪರಿನಿರ್ವಾಣ ಸಾಧನಲಿಂ ಗಮುಲ್‌ದೆಲ್ಲಂ ಕುಲಿಂಗಮೆಂದ 
ಆಗೆ (ಚಾವುಂಪು. ೨೪೧), ವಿಣಾಜಿನಾದಿಕುಲಿಂಗಗಳಂ ಬಿಟ್ಟು ಜಿನ 
ದೇಶಿಕವಾದ ದಿಗಂಬರತ್ವವೆಂಬ ಚಿಹ್ನೆಯಂ ಧರಿಸುವದೇ ಲಿಂಗವು 
(ಪುರುಡ. ೨೧೬), (ಸಂ. 
ಕುಲಿಂಗಿ (ನಾ). ಕೆಟ್ಟಚಿಹ್ನೆಗಳುಳ್ಳವನು: ಜೈನಾಗಮವಿದರಂ ಸಾರದೆ 
ವೋಗಿ ಕುಲಿಂಗಿಗಳನೀ ಜನಂ ಸೇವಿಸುಗು೦ (ಆದಿತ. ೧೫-೩೫); ಪರಿ 
ಗ್ರಹದಿಂದೊಡಗೂಡಿದ ಪ್ರತಿಶಾಸ್ತ್ರಗಳಂ ಪ್ರತಿದೈವಗಳಂ ಸಹ ಕುಲಿಂಗಿ 
ಗಳು ಉಂಟುಮಾಡುನರು (ಪುರುಚ. ೨೨೨). [ಸಂ. ಕುಲಿಂಗಿನ್‌] 
ಕುಲಿಕ, ಕುಳಿಕ (ನಾ). ೧. ಕುಲೀನ; ಸತ್ಯುಲದಲ್ಲಿ ಹುಟ್ಟಿದವನು. 
೨. ಒಂದು ಬಗೆಯ ಹಾವು; ಅಷ್ಟಸರ್ಪಗಳಲ್ಲಿ ಒಂದು: ಕುಳಿ 
ಕಾಟೋಪಮನಂತಕಾರಭಟಿಯಂ . . . ಗೆಲೆವಂದೊರ್ಮೆಯೆ ಮುಟ್ಟಿ 
ವಂದುದು ಬೆರೆಂಟುತ್ತುಂ ಮಹೀೀರಂಗೆವಂ (ಜಗವಿ. ೫-೩೬). 
| ೩. “ಶಿಲ್ಪಿಗಳ ಕುಲದಲ್ಲಿ ಮುಖ್ಯನಾದವನು? (ಗಂಗಾಮ. ೯೧). 


ಕುಲಿಕುಲಿ 


ಕುಳಿಕೆ: ೨. ದುರ್ಯೋಧನಂ ದಾಡೆಗಳೆದ ಕುಳಿಕನಂತೆಯುಂ | 
ಕೋಡುಡಿದ ಮದ ಹಸ್ತಿಯಂತೆಯುಂ (ಪಂಪಭಾ. ೭-೩೯ ವ); ಕುಳಿಕನ 
ಪಲ್ಸಳಂ. ಮುಆಿಯೆ ಮೊ ೀದಿದರಾರ್‌ (ಗದಾಯು. ೯-೨೦); 
ಸಿಡಿಲ ಬಳಗಕೆ ಕುಳಿಕನ ಕುಡುದಾಡೆಗೆ ಮೂರಿವಿಟ್ಟ ಮಾಂಗೆ 
(ಕಇ. 1, ೨೫-೪೫; 1186), ೩. [ಜ್ಯೋತಿ] ನವಗ್ರಹಗಳಿಂದ 
ಹೊರತಾಗಿ, ಜಾತಕನಿಗೆ ಅಶುಭವನ್ನು ತರುವ ಒಂದು ಕ್ರೂರ 
ವಾದ ಉಪಗ್ರಹ; ಗುಳಿಗ: ಶನಿಯಂಗಾರಕರೊಳ್ಳಿ ದರೆನಿಸರ್‌ 
ಮತ್ತಲ್ಲಿ ವಿಷ್ಠಿಗಿತ್ತಂ ಕುಳಿಕಂ ಜನಿಯಿಸುಗುತ್ಪಾತಂಗಳುಂ 
(ಅಟ್ಟಮ. ೯-೧೩). (ಸಂ. 

ಕುಲಿಕುಲಿ, ಖುಲಿಖುಲಿ (ಅ). ಒಂದು ಅನುಕರಣ ಶಬ್ದ ; ಕಲಕಲ; 
ಕಳಕಳ; ಜಯಘೋಷದ ಧ್ವನಿ: ಬೀಗಿ ಮುಂಬರಿದು ಕುಲಿಕುಲಿ 
ರವದಿ ತರುಣಿಯರ್ಕಾದಿದರ್‌ (ಜಿನಮು. ೩-೪೧); ಕುಲಿಶ ಬಾಣವನೆತ್ತಿ 
ಹಾಕಿದ ಪಾರ್ಥ ಕುಲಿಕುಲಿಯೆಂದು ಬೊಬ್ಬಿಡುತ (ಜಿನಭಾ. ೭೫-೫೪). 
ಖುಲಿಖುಲಿ: ಬೆಟ್ಟಿಗಳನಿಟ್ಟಿಗ್ನಿಶರದಿ ತೂರಿಟ್ಟು ಖುಲಿಖುಲಿಯೆಂದು 
(ಜಿನಮು. ೧೬-೨೦). (1 

-ಕುಲಿಗ (ಪ್ರ). ಕೊಲ್ಲುವವನು ಎಂಬರ್ಥದಲ್ಲಿ ಸೇರುವ ತದ್ಧಿತ 
ಪ್ರತ್ಯಯ. "ಮಾಂಗುಲಿಗ' ಪರಾ. [-ಕುಲ್ಲಿ+-ಗ] 

ಕುಲಿಗು "ಕುನುಂಗು' ನೋ. 

ಕುಲಿಮೆ "ಕೊಲಿಮೆ? ನೋ. 

ಕುಲಿಲಿ, ಕುಲಿಲು, ಕುಲುಲು (ನಾ). - ಕುಲಿಕುಲಿ: ಕೊಲಲು ಮಲ 
ತುನಿಲುತಕುಲಿಲಿಯೆಂಬ ಕಾಲದೊಳಗೆ ಕಾಯುವುರಿದೋಡುರಿಯಲಿಂದು 
ಜೀವವಿರ್ದ ಮಾರಿಯಂತೆ (ಸಾನಂಚ. ೬-೩೬); ಖೋ ಕುಲಿಲಿ ಖೋ 
ಎಂದು ಬಂದನು (ಶರಲೀ. ೫೪೩-೭) ; ಕುಲಿಲೆನುತಾಲಿ ಬೊಬ್ಬಿಅದು 
(ಮೋಳಿಪು. ೩-೧೧೦). ಕುಲಿಲು. "ಕುಲಿಲಿಡು? ಪರಾ. ಕುಲುಲು. 
"ಹುಲುಲುಗುಟ್ಟು' ಪರಾ. [+ ತಮಿ. ಕುಲಿಲಿ) 

ಕುಲಿಲಿಡು (ಕ್ರಿ). ಕಳಕಳರವ ಮಾಡು ; ಜಯಘೋಷ ಮಾಡು: 
ಕುಲಿಲಿಟ್ಟು ಕೊಂಡಾಡುತಿಹರ ಬೊಬ್ಬೆಯಲಿ ದಿಗುವಳೆಯ ಕಂಪಿಸಲು 
(ಅಮುಸಾಂ. ೩-೧೧೪). [ಕುಲಿಲು (ಆ ಕುಲಿಲಿ) + ಇಡು] 

ಕುಲಿಲು "ಕುಲಿಲಿ' ನೋ. 

ಕುಲಿಶ, ಕುಳಿಶ (ನಾ). ೧. ಇಂದ್ರನ ಆಯುಧ; ವಜ್ರಾಯುಧ: 
*ಇಂದ್ರಾಯುಧಂ ದಂಭೋಳಿಯಶನಿ ಕುಲಿಶಂ* (ಮಂಗರಾ. ೧೩-೫); 
ಅಂತು ಕುಲಿಶಾಭಿಘಾತದಿಂ ನೀಲಾಚಲಮೆ ಕೆಡೆವಂತೆ ಕೆಡೆದು 
(ಗದಾಯು. ೮-೨೬ವ) ; ಅವನಂ ಕರೆಸಿದನು ಮದನಗಿರಿಕುಲಿಶನು 
(ಸಿದ್ಧರಾ. ೪-೬೦). ೨. ವಜ್ರ: ಮಾಣಿಕ ಮಣಿಗಂಭ ಕುಲಿಶದ 
ಕುಮುದವಟ್ಟಗೆ ಪಸುರ್ಗಲ್ಲ ಮೇಲ್ಮೈಲೆಯ ಮುಚ್ಚಳ (ಶ್ರೀಪಾಲ. ೬-೫೧). 
೩, ಒಂದು ಜಾತಿಯ ಮಾನು: “ಶಾಲ; ಶಲಕಃ: *ಕುಲಿಶಃ 
ರಾಜೀವಃ, ಲೋಹಿತಃ, ಪಲ್ಲವಕಃ- ಈ ೬ ಮತ್ಸ್ಯದಭೇದಂಗಳ್‌ ಸ 
(ಹಲಾಯು. ೧೦೯೯-೩೨). ೪, [ಛಂದ] ಮೂರು ಲಘುವುಳ್ಳ ಅಕ್ಷರ 
ಗಣ; ನಗಣ: ಕುಲಿಶ ಭೂಯುಗ್ಮಂ ನೆಲಸಿದಂದಕ್ಕುಂ.... 


೧೯೬೭ 


pe 


0 


25 


ಕುಲಿಸ 


ಕುಲಿಶಧರ, ಕುಳಿಶಧರ (ನಾ). ೧. ವಜ್ರಾಯುಧವನ್ನು ಹಿಡಿದವನು; 
ಇಂದ್ರ: ಕುಲಿಶಧರ ಮರ್ಕಟದ ವೇಷವ ತಳೆದು ಕೀಳುವನದ್ರಿಗಳ 
ನೆನೆ (ಕೌಶಿರಾ. ೧೬-೯) ; ಬಿಡು ಬಿಡೈ ನೀಂ ಕುಲಿಶಧರ ವೀರನೆಂದೆಂಬ 
ನುಡಿಯನು (ವೀಶೈಪು. ೩-೨೧-೧೦). ೨. ಎ ಕುಲಿಶ ೪: ಕುಲಿಶಧ 
ರಾರ್ಕಯುಗಂಗಳ ಮುಂದಾ ಜಲಗಣಮೊಪ್ಪಿರೆ ಬಂದು ವಿರಾಮಂ ಕುಲ 
ಗಿರಿಯೊಳ್ಲಿರೆ.. . ಲಲಿತ ಪದಂ ಪೆಸರಿಂ (ಛಂದೋಂಬು. ೨-೧೩೩). 
ಕುಳಿಶಧರ: ೧. ಇಕ್ಟಾಕು ವಂಶ ಚೂಡಾಮಣಿಯಂ ಕುಳಿಶಧರಂ 
ಪೊಗಟ್ಟು (ಅಜಿಫ. ೫-೬). [ಸಂ.] 

ಕುಲಿಶಧಾರಿ (ನಾ). ವಜ್ರಾಯುಧವನ್ನು ಧರಿಸಿದವನು ; ಇಂದ್ರ: 
(ಕಿ). [ಸಂ, ಕುಲಿಶಧಾರಿನ*] 

ಕುಲಿಶಭೀತಿ (ನಾ). ವಜ್ರಾಯುಧದ ಬೆದರಿಕೆ: ಜಲಧಿಯೊಳು 
ಜಂಗುಳಿಸಿ ಕುಧರಕೆ ಕುಲಿಶಭೀತಿಯ ಬೀಜ (ಕುವ್ಯಾಭೀ. ೩-೧೯). 

[ಕುಲಿಶ + ಭೀತಿ) 

ಕುಲಿಶವಿಘಾತ (ನಾ). ೧. ವಜ್ರಾಯುಧದ ಹೊಡೆತ. ೨. ಮುಷ್ಟಿ 
ಯುದ್ಧದಲ್ಲಿ ಒಂದು ಬಗೆಯ ಪ್ರಹಾರ : ಕುಲಿಶವಿಘಾತಮೆಂಬ 
ದೃಢಮುಷ್ಟಿ ವಿಘಾತಮೆಂಬ ದೃಢಮುಷ್ಟಿ ವಿಘಾತದಿನುಣ್ಮಿ ಪಾಯ್ತಿನಂ 
(ಜಗವಿ. ೪-೫೭). [ಕುಲಿಶ + ವಿಘಾತ) 

ಕುಲಿಶಹತಿ (ನಾ). ವಜ್ರಾಯುಧದ ಪೆಟ್ಟು: ಕುಲಿಶಹತಿಯಲಿ ಕುಲ 
ಶಿರೋಚ್ಚಯವಿಳೆಗೆ ಕೆಡೆವಂದದಲಿ (ಕುವ್ಯಾದ್ರೋ. ೭-೪) 

[ಕುಲಿಶ + ಹತಿ] 

ಕುಲಿಶಹಸ್ತ (ನಾ). ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದವನು; 
ಇಂದ್ರ: (ಕಿ). [ಕುಲಿಶ * ಹಸ್ತ] 

ಕುಲಿಶಾಯುಧ, ಕುಳಿಶಾಯುಧ (ನಾ). ೧. ವಜ್ರಾಯುಧ: 
ತನ್ನ ಸಾಮಾನ್ಯಾಯುಧಮಂ ಕುಲಿಶಾಯುಧಮೆಂದು ಬಗೆದು 
(ಪ ಂಕಾಮಾ. ೧-೧೩೪ ವ). ೨. ವಜ್ರಾಯುಧವನ್ನುಳ್ಳವನು; 
ಇಂದ್ರ: ಜಲ ಗಂಧಾಕ್ಷತೆ... ಕುಲಿ [ಪಾಳಾಂ. 9] ಶಾಯುಧನರ್ಚಿಸೆ 
ತಳತಳ ತೊಳಗಿಯುವೆಳಸಿ ಬಳಸಿ ಜಿನನಡಿದಳಿಕೊಳ್‌ (ಆದಿಪು. ೭-೧೦೪). 
ಕುಳಿಶಾಯುಧ: ಮೇಲಿನ ಪ್ರಯೋಗದ ಪಾಠಾಂತಕವನ್ನು 
ನೋಡಿ. [ಕುಲಿಶ + ಆಯುಧ] 


30| ಕುಲಿಶಾವನ (ನಾ). ಒಂದು ಬಗೆಯ ಆಯುಧ: ಆನ್ವಿಜ ಸುಲದಿ ಕಂಬು 


ಸುಲಲಿತಂ ವೃತ್ತಂ (ಛಂದೋಂಬು. ೨-೮೧). ಕುಳಿಶ : ೧. ಹಳ ಕುಳಿಶ |40 


ಶಂಖಚಕ್ರಲಾಂಛಿತಮಪ್ಪಡಿವಜ್ಜೆಯಂ ಕಂಡು (ಪಂಪಭಾ. ೧೩-೭೬ ವ); 
ರಿಪುಗಿರಿಕುಳಿಶಂ (ನೇಮಿಪು. ೭-೨೦೫). [ಸಂ.-) 
ಕುಲಿಶಗೊಳ್‌ (ಕ್ರಿ). ೧. ವಜ್ರಾಯುಧವನ್ನು ಹಿಡಿ. ೨. ವಜ್ರಾ 
ಯುಧದಿಂದ ಪೆಟ್ಟುತಿನ್ನು —ಹೊಡೆಸಿಕೊಳ್ಳು : ಕುಲಿಶಗೊಂಡ 
ಮಹಾದ್ರಿಯಂತಕ್ಕುಳಿಸಿ ಜರಿದಳವಳಿದು ದಿಗ್ಗಜವಿಳೆಗೆ ' ಮುಂಗಾಲೂಜಕಿ 
(ನಿಭಾಗ. ೬-೧೦-೩೧). [ಕುಲಿಶ * ಕೊಳ್‌] | 


45 


ಕಂಟಿ ಕುಲಿಶಾವನ ಶಿತ್ರಾ ನಂದಿಕೋಲು ಸಂಗಮೇಶ್ವರನ ನುಡಿಗೆ ಸಬಳ 
* * ಮೊದಲಾದ ಬತ್ತೀಶಾಯುಧ(ಎಕ. ೫೪1,ಗುಬ್ಬಿ. ೬೪-೨೦;1672).[?] 

ಕುಲಿಶಾಸ್ತ್ರ, ಕುಳಿಶಾಸ್ರ್ರ (ನಾ). ೧. ವಜ್ರಾಸ್ರ್ರ : ಕುಲಿಶಾಸ್ತ್ರದ ಸಿಳ್ಳು 
ನಾರಿಯೊಳ್‌ ಕೋದು ಕದಂಪನೆಯ್ದೆ ಧನುವಂ ತೆಗೆದರ್ವಿಸಿದಂ 
ಜನಾರ್ಧನಂ (ಪಂರಾಮಾ. ೧೪-೧೭೫). ಕರಳಿಶಾಸ್ತ್ರ : ೧. ಪೊಳಲಿಚರೆಲ್ಲ 
ಕೆಟ್ಟೋಡಿದರೊದಅದರ್‌ ಕುಳಿಶಾಸ್ತ್ರದಾರಕರ್‌ (ವರ್ಧಸಾಂ. ೧೧-೨೦). 
೨. ದೇವೇಂದ್ರ : ಸಿಂಹಾಸಂಧಿಯೊಳ್‌ ಬಾಲನಂ ಕುಳಿಶಾಸ್ತ್ರಂ ಹಿರಿದುಂ 
ವಿಭೂಶಿವೆರಸಿಟ್ಟೀಂ ಸಂತಸಂಬಟ್ಟನೋ (ಆದಿಪು. ೭-೧೦೯). 

[ಕುಲಿಶ + ಅಸ್ತ್ರ] 

ಕುಲಿಶಿ, ಕುಳಿತಿ (ನಾ). ಇಂದ್ರ : ಕುಲಿಶಿಯ ತೋಳ್ಗಳೊಳಮುರಸ್ಮಲ 
ದೊಳ್‌ (ಅಜಿಪು. ೫-೨೦); ಪೌಲೋಮಿ ಬಂದಳ್‌ ಕುಲಿಶಿಗಪಜಯ ಶ್ರೀಯೆ 
ಬರ್ಪಂದದಿಂದಂ (ಜಗವಿ. ೧೩-೫೧). ಕಂಳಿಶಿ: ಪಳಿಕಿನ ಕುಂಭದಿಂ 
ಕುಳಿಶಿ ಪೊಯ್ವ ಪಯೋರಸಧಾರೆ (ಪುಷ್ಪಪು. ೧೧-೨೬). [ಸಂ. ಕುಲಿಶಿನ್‌] 

ಕುಲಿಸೆ (ನಾ). (?) : ಬಸವಣ್ಣನಂಗದಲ್ಲಿ ಹರಿದು ಚೆನ್ನಬಸವಣ್ಣನ 
ಹೃದಯದಲ್ಲಿ ಮೂಡಿ ಪ್ರಭುದೇವರ ಕೈಯಲ್ಲಿ ಸಿಕ್ಕಿದೆಯಲ್ಲಾ ಸಿಕ್ಕಿ 
ನಿನ್ನ ಕುಲಿಸದ ಹೊಲಸೇಕೆ ಅಡಗದು? (ಸರ್ವವ, ೫೯-೩೧೪). [?) 


ಕುಲೀನ 


ಕುಲೀನ, ಕುಳೀನ (ಗು). ೧. ಒಳ್ಳೆಯ ಕುಲದಲ್ಲಿ ಹುಟ್ಟಿದ; 
ಸತ್ಯುಲಪ್ರಸೂತನಾದ : ಕುವರಿ ಕುಲೀನನಾದ ಪತಿಗೊಪ್ಪುವ ಪಟ್ಟದ 
ರಾಣಿಯಾಗಿ (ಶಾಕುಂತ. ೫೭-೯೭); ಸಪ್ತಗ್ರಾಮದಲ್ಲಿ ಕುಲೀನನಾದ 
ಒಬ್ಬ ಬ್ರಾಹ್ಮಣನಿದ್ದನು (ಬಂಕಿಮ. ೧೫೮). ೨. ಮನೆತನಕ್ಕೆ ಸೇರಿದ; 
ಕುಲಕ್ಕೆ ಸಂಬಂಧಪಟ್ಟ: (8). (ನಾ). &. ಕುಲಜ; ಜಾತಿ 
ವಂತ; ಒಳ್ಳೆಯ ಕುಲದವನು : ಮಾನೋನ್ನತ. ನಿರವದ್ಮ ಕುಲೀನ 
ಮಹಾಪುರುಷ (ಶಾಂತಿಪು. ೩-೭೭); ಉತ್ತಮ ಕುಲೀನನತೃಧಿಕ ವಿಪ್ರಂ 
(ಹಡಕಾ. ೧೦-೧೭) ; ಅತ್ತೆ ಮಾನ ಇರುವ ದೊಡ್ಡದೊಂದು ಕುಲೀನರ 
ಮನೆಗೆ ಸೇರಿಸಬೇಕೆಂದು ನಮ್ಮ ಹಂಬಲ (ಸಂಸ್ಕಾರ. ೧೩೮). 
ಕುಳೀನ: ೧, ಮಹಾಡೇವಿಯುಮಖಿಲಾಂತಃಪುರಮುಂ 
ರಾಜಕೆಮುಂ ಸಾಮಂತರು (ಶಾಂತಿಪು. ೯-೧೬೦). [ಸಂ.] 

ಕುಲೀನತ್ವ (ನಾ). ಕುಲಜನಾಗಿರುವಿಕೆ; ಕುಲಗೌರವ. *ಕೌಲೀನ - 
ಕುಲೀನಶ್ವ (ಗಂಗಾಮ. ೧೦೫). (ಸಂ. 

ಕುಲೀನವೃತ್ತಿ (ನಾ). ೧. ಕುಲೀನ ನಡವಳಿಕೆ; ಸದಾಚಾರ. 
೨. ಭೂಮಿಯಲ್ಲಿ ಅಡಗಿರುವಿಕೆ. ೧, ೨: ಮತ್ತಮಾವನಂ ಬಹುಲ 
ತಾನ್ವಿತಮಾಗಿಯುಂ ಅಶಿಶಿರ ಬಾಧಾವಳಂಬಮಲ್ಲು, ವಿನೂತಜಾತಿಯುತ 
ಮಾಗಿಯುಂ ಕುಲೀನವೃತ್ತಿವರ್ಶನಮಲ್ತು (ಚಂದ್ರಪು. ೧೫-೪೦ ವ). 

[ಕುಲೀನ + ವೃತ್ತಿ] 

ಕುಲೀನೆ (ನಾ): ಕುಲಜೆ: ನೃಪೇಂದ್ರನಂ ಕಾಣುತಾ ಕೇಕೆಯ 

ಕುಲೀನೆಯಾಕುಲೆಯಾದಳೆದೆಗರೆಗಿ (ಶ್ರೀರಾಮಾ. ೭೧-೪೭೧). 
[ಸಂ. ಕುಲೀನಾ] 

ಕುಲೀರ, ಕುಳೀರ (ನಾ). ೧. ಏಡಿ; ನಳ್ಳಿ: (೪. ಕುಳೀರೆ: 
೧. *ಕುಳೀರಮದು ಕರ್ಕಿ ತರ್ಕಿಸಲ್‌ ಕರ್ಕಟಿಕಂ್‌ (ವಸ್ತು ಕೋ. ೨೩-೬); 
ಕುಳೀರದ ಒಶಿತೆಂ ಮಣೀಶಿಲೆ ಕುಸುಂಬೆಯ ಪೂವರಿದಾಳಂ (ಲೋಕೋಪ, 
೧೦-೨೭) ; ವಾರಾಶಿಯ ಮಣಿಗಣಮಂ ಕ್ರೂರ ಕುಳೀರಕ್ಕೆ ಸುಗಿದು 
ಸಾಂಯಾತ್ರಿಕನೇಂ ತಾರನೆ (ಸಂರಾಮಾ. ೧-೩೦). ೨. [ಜ್ಯೋತಿ] 
ಹನ್ನೆರಡು ರಾಶಿಗಳಲ್ಲೊಂದು; ಕರ್ಕ; ಕರ್ಕಾಟಕ : ಶುಕ್ರುವಾರ 
ದೊಳತ್ಶಂತ ಕುಳೀರ ಲಗ್ನದೊಳ್‌ ಕುಳೀರದೊಳ್‌ ಕಾಣ್ಪೊಡದಂ ವಿಧು 
(ಜಾತತಿ. ೬-೨೨) , ಕುಳೀರ ರಾಶಿಯನಸುವಿಂದಂ ಪೊರ್ದಿ ದಕ್ಷಿಣಾಯನ 
ಮನೊಡರ್ಚಿ (ಎಷ್ಣುಪು. ೭-೬೭). (ಸಂ. 

ಕುಲುಂಕು "ಕುಲುಕ್ಕು' ನೋ. 

ಕುಲುಂಗು "ಕುನುಂಗು' ನೋ. 

ಕುಲುಕಣೆ (ನಾ).೧. ಕುಲುಕಾಟ; ಕುಲುಕುವಿಕೆ. ೨. ಕೈ ಕುಲುಕು 
ವುದು; ಹಸ್ತಲಾಘವ: ಅವನು... ಮೇಲೇಳದೆಯೆ ಕುಲುಕಣೆಗಾಗಿ 
ತನ್ನ ಕೈ ಮುಂದೆ ಚಾಚಿದನು (ಪುನರು. ೫೨೦), 

[ಕುಲುಕು * -ಅಣ್ಮೆ] 

ಕುಲುಕಾಟ (ನಾ). ೧. ಅಲುಗಾಟ; ತೂಗಾಟ: ಗಾಡಿಯ ಕುಲು 
ಕಾಟದಿಂದ ಕಣ್ಣಿಗೆ ಸ್ವಲ್ಪ ಜಂಪು ಹತ್ತಿದ ಹೆಗ್ಗಣದಯ್ಯನು 
(ಗುರುದಾ. ೨೨); ಬಂಡಿಯ ಕುಲುಕಾಟದಿಂದ ಅತ್ತಿಂದಿತ್ತ ಆಲುಗಾಡುತ್ತ 
(ಪುನರು. ೫೫೬). ೨. - ಕುಲುಕಣೆ. ೨, [ಕುಲುಕು, + ಆಟ] 

ಕುಲುಕಾಡಿಸು (ಕ್ರಿ). ಅಲುಗಾಡಿಸು; ಹೊಯ್ದಾಡಿಸು: ಗೇಬ್ರಿ 
ಯಲ್‌ ಎಂಬ ಒಬ್ಬ ಯಹೂದಿಯೂ ನನ್ನ ಮನಸ್ಸನ್ನು ಕುಲುಕಾಡಿ 
ಸಿದ್ದನು (ನಿಬಂಧ. 1, ೫೪). [ಕುಲುಕು + ಆಡಿಸು] 

ಕುಲುಕಿಸು (ಕ್ರಿ). ಅಲುಗಾಡಿಸು; ಅಲ್ಲಾಡಿಸು: ಆಗಾಗ 
ಸೀಸೆಯನ್ನು ಕುಲುಕಿಸುತ್ತಾ ಇರಬೇಕು (ಅಡುಸೌ. ೪೫). 

(ಕುಲುಕ್ಕು + -ಇಸ್ಕು] 


ಕುಳೀನ 


೧೯೬೮ 


15 


20 


25 


ಕುಲುಸೆ 


ಕುಲುಕು, ಕುಕ್ಕು, ಕುಲುಂಕು (ಕ್ರಿ). ೧. ಒತ್ತಿ ತುಂಬು; 
ತುರುಕಿತುಂಬು : *ಕುಲುಕು - ಗಾಢ ಪೂರಣೇ (ಹೆಚ್ಚಾಗಿ ತುಂಬು)” 
(ಶಮಧಾ). ೨. ಅಲುಗಾಡಿಸು; ಹೊಯ್ದಾಡಿಸು : ತಾನೇ ಕೈಚಾಚಿ 
ಹಸ್ತವನ್ನು ಕುಲುಕುತ್ತ ನುಡಿದಳು (ಹೇಮಂತ. ೨೦೭) ; ಎಣ್ಣೆಯ ಪಸೆ 
ಇಲ್ಲವಾದರೆ ತಣ್ಣೀರಿನಲ್ಲಿ ಕುಲುಕಬಹುದು (ಅಡುಸೌ. ೪೬). 
೩. ಮೈಯನ್ನು ಕುಣಿಸು; ಅಳ್ಳಾಡಿಸು: ಹುಡುಗರೆಲ್ಲರೂ ಸಣ್ಣದಾಗಿ 
ನಗುವಿನಿಂದ ಕುಲುಕುವುದನ್ನು ಕಂಡು ಅವರು ಬೆರಗಾದರು 
(ಸರ್ವಮಂ. ೯೩) ; ಕುದುರೆಗಳು ಓಡುವಾಗ ಒಟ್ಟಾಗಿ ಕುಲುಕುಕ್ತಿದ್ದ 
ರೆಂದು ಆಶ್ಚರ್ಯ ಪಡುತ್ತಿದ್ದನು (ಮಲೆನಾ. ೭). ೪, ಬೆಡಗು ಬಿನ್ನಾಣ 
ತೋರು; ಒನಪುಮಾಡು: (೪. ಕುಕ್ಕು: ೪. ತಿವಿ; ಬಡಿ: 
* ೬. ಸೌದೆಯ ತುಸು ಕುಕ್ಕಿ ಅಲುಗಿಸುತಿದ್ದರೆ ಒಲೆ ಹೊತ್ತಿ ಉರಿವುದು 
ಬೇಗ (ಇಂಚಾಪ. ೧೨೭-೨೨). ಕುಲುಂಕು : &. ನಿಂದಿರು ಕುಲುಂಕದಿರೆ 
ರೆಂಕೆಗಳ (ಗಿಳಿವಿಂ. ೧-೧). 

[ದೇ. ॥ ತಮಿ, ಕುಲುಜ್ಜು, ತುಲುಕ್ಕು ; ಮಲ. ಕುಲ್ಲೂಜ್ಮು; 

ತುಳು. ಕುರ್ಕ್‌ ; ಕೊಡೆ. ಕುಲಿಂಗ್‌, ಕುಲಿಕ್‌ , ತೆಲು. ಕುಲುಕು] 

ಕುಲುಕು, "ಕುರುಕ್ಕು' ನೋ. 

ಕುಲುಕ್ಕು (ನಾ). ೧, ಅಲ್ಲಾಟ; ಕುಲುಕಾಟ: ಗಾಡಿಯ ಕುಲುಕು 
ಅವರಿಗೆ ಹಿಂಸೆಯನ್ನುಂಟುಮಾಡಿತು (ಮುನಿಮಾ. ೯). ೨. ಬಿನ್ನಾಣ 
ದಿಂದ ಮೈಯನ್ನು ಕುಣಿಸುವಿಕೆ; ಒನಪು: ಒಂದು ಕುಲುಕಿಗೆ 
ಜಗವ ಕುಲುಕುತಿದ್ದಾ ದೇಹವಿಂದು ದುರ್ಬಲವಾಗಿ ನಡುಗುತಿಹುದು 
(ನನ್ನರ, ಆ); ಹರಯವು ಮೈಯನು ಮುಪ್ಪಿಗೊಪ್ಪಿಸುತಿಹುದು ಆದರೂ 
ಏತಕೀ ಕುಲುಕು (ಚಂದ್ರವೀ. ೬೪-೫೪). ೩. ಕುದುರೆಗಳ ನಡಗೆ 
ಯಲ್ಲಿಯ ಕುಕ್ಕೋಟ, "ಕುಲುಕೋಟ' ಪರಾ. [ಆ ಕುಲುಕು) 

ಕುಲುಕುಗಾತಿ (ನಾ). ಒಯ್ಯಾರಿ; ಒನಪುಗಾತಿ: (8). 

[ಕುಲುಕ್ಕು * -ಕಾಶ್ಮಿ) 

ಕುಲುಕುಲು (ನಾ). ನಗುವನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ: ನಮ್ಮೆಲ್ಲರ ಮಾತು ಕೇಳಿ ಕುಲುಕುಲು ನಕ್ಕಿರಬಹುದು 
(ಮೋಹಿನಿ. ೯೬) ; ಒಳಹದುಳದಲಿ ಕುಲುಕುಲು ನಗುವ ಚುಮು ಚುಮು 
ನಸುಕಿನೊಲು (ಜೀವಲ. ೯). 


30| ಕುಲಕೋಟಿ (ನಾ): ಕುಳ್ಳೋಟ; ಕುದುರೆಯಂತೆ ನಡೆಯುವುದು: 


ನನ್ನ ಕುದುರೆಯು ಕುಲುಕೋಟಕ್ಕೆ ಪ್ರಾರಂಭಿಸಿತು (ಡೆಂಗಾಳ್ವ. ೩೩); 
ಅವನು ಕುಲುಕೋಟದಲ್ಲಿ ಕುದುರೆಗಳನ್ನು ಓಡಿಸಿದನು (ಪುನರು. ೫೫೮). 
[ಕುಲುಕ್ಕು * ಓಟ) 
ಕುಲುಮೆ "ಕೊಲಿಮೆ' ನೋ. 


35| ಕುಲುಮೆಳೆಂದಾಯ (ನಾ). ಕಮ್ಮಾರರ (ಕುಲುಮೆಯ) 


40 


ಮೇಲೆ ಹಾಕುವ ತೆರಿಗೆ: (6). 
[ಕುಲುಮೆ (ಆ ಕೊಲಿಮೆ) * ಕಂದಾಯ) 

ಕುಲುಮೆಗಾಜಿ (ನಾ). ಕಮ್ಮಾರ :. ಕಲಹಕ್ಕೆ ಇದಿರಾಹ ಕುಲುಮೆ 

ಗಾಅರಿಗೇಕೆ ಮೂಜಕ್ಷರ ಒಲವರೆ ( ಕೋಲಶಾಂ. ೪೮). 

[ಕುಲುಮೆ (ಆ ಕೊಲಿಮೆ) + -ಉಾಜ] 

ಕುಲುಲು “ಕುಲಿಲಿ? ಕೋ. 
ಕುಲುಲುಗುಟ್ಟು (ಕ್ರಿ). ಕಲಕಲ ಶಬ್ದಮಾಡು: ಎಲೆಲೆ ಬಾಬಾ 

ಕೆಟ್ಟಿವೆನುತವೆ ಕುಲುಲುಗುಟ್ಟುತ ಮೀಟ ಕೆಡಹಿದರಧಟಿರಾ ಧನುವ 


(ಕಾಶಿರಾ. ೨-೩೨), [ಕಂಲುಲು (೮ ಕುಲಿಲಿ) * ಕುಟ್ಟು] 


45| ಕುಲುಸೆ (ನಾ). ಎಲೆಗಳ್ಳಿ : ಕುಲುಸೆಯ ದುಗ್ಧದೊಳೆಂದಿರೆ ಪಲವುಂ 


ಸೂಟ್‌ ತೊಯ್ದು ಪೂಗ ಫಳಮಂ (ಲೋಕೋಪ. ೯-೧೨೫). 


(2) 


ಕುಲೆಸೊಪ್ಪು 


ಕುಲೆಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ಅದೊಂದು ಚ 
ಸೊಪ್ಪಿನ ಕಾಟಿವಂತೆ. ಆ ಸೊಪ್ಪು ಕಾಡುದಾರಿಯಲ್ಲಿ ನಮಗೆ ತಾಗಿದರೆ 
ನಮ್ಮ ದಾರಿ ಖಂಡಿತಕ್ಕೂ ತಪ್ಪ ಗೋಳಾಗುವುದು (ಕಂಬಹು. ೭೪). | 

[1 * ಸೊಪ್ಪು] 

ಕುಲೇಂದ್ರ (ನಾ). ಕುಲಕ್ಕೆ ಒಡೆಯ; ಮನೆತನದ ಮುಖಂಡ: 

ಹಿಮಕರ ಕುಲೇಂದ್ರ ಕೇಳ್‌ (ಜೈ ಮಿಭಾ. ೨೦-೧). 
[ಕುಲ + ಇಂದ್ರ] 

ಕುಲೋದ್ಧಾಮ (ನಾ). ಕುಲದಲ್ಲಿ ಶ್ರೇಷ್ಠ ನಾದವನು: ನೃಪಕುಲೋ 
ದ್ಹಾಮ ಜನಮೇಜಯ (ಚೈಮಿಭಾ. ೧೭-೬೦). [ಕುಲ #೬ ಉದ್ದಾಮ] 

ಕುಲೋದ್ಧಾರಕ (ನಾ). ಕುಲ ಅಥವಾ ವಂಶಕ್ಕೆ ಏಳ್ಲೆಯನ್ನುಂಟು 
ಮಾಡುವವನು: (ಕಿ). [ಕುಲ * ಉದ್ಧಾರಕ] 

ಕುಲೋದ್ಭವ (ನಾ). ೧. ವಂಶದಲ್ಲಿ ಹುಟ್ಟಿದವನು: ಶಶಿಕು 
ಲೋದ್ಭನ ಯುಧಿಷ್ಠಿರ ನೃಪನ ಕುದುರೆ ಗಡ (ಜೈ ಮಿಭಾ. ೧೬-೨). 
೨. ಕುಲೀನ ; ಕುಲಜ. (ಕುಲ + ಉದ್ಭವ] 
ಕುಲೋದ್ಭೂತ (ನಾ). ಕುಲೀನ; ಸತ್ಯುಲದಲ್ಲಿ ಹುಟ್ಟಿದವನು: 
ಕುಲೋದ್ಭೂತರುಂ ತತ್ವವೇದಿಗಳುಂ ಮನೆವಾಟನಾಸೆವಡಲಾಗದು 
(ಶಾಂತಿಪು. ೪-೮೨ ವ). [ಕುಲ + ಉದ್ಭೂತ) 
ಕುಲೋನ್ನಶಿ (ನಾ). ಕುಲದ ಅಭ್ಯುದಯ ಏಳಿಗೆ: ಕನಕ |. 
ಶಾಂತಿ ಕುಲೋನ್ನತಿ ಪುಟ್ಟಿ ಫುಟ್ಟಿದಂ (ಶಾಂತಿತು. ೮-೧೧೬). 
[ಕುಲ ೬ ಉನ್ನತ] 

ಕುಲೋರ್ನೀಧರ (ನಾ). - ಕುಲಗಿರಿ: ಕುಲೋರ್ನೀಧರಮೇಲುಂ 
ದ್ವೀಪವೇಟುಂ ಬೆರಸು (ಜಗವಿ. ೩-೬೩). [ಕುಲ * ಉರ್ವಿೀಧರ] 

ಕುಲ್ಮಾಷ (ನಾ). ೧. ಹುಳಿಗಂಜಿ. ೨. ಅರ್ಧ ಬೆಂದ ಧಾನ್ಯ. 
೩. ಅಲಸಂದಿ; ಕಾಡುದ್ದು: “ಯಾವಕಃ, ಕುಲ್ಮಾಷ। - ಕಾಡುದ್ದು 
ಎಂಬರು? (ನಾಚರಾ. ಕಿ); *“ಯಾವಳ।ಃ, ಕುಲ್ಮಾಷಃ ೨ ಆಲಸಂದಿಗೆ 
ಕಾಳು, ಕಾಡುವುದ್ದಿಗೂ ಹೆಸರು” (ಸಿದ್ಧಾಂತಿ. ೨೩೯). (ಸಂ. 

ಕುಲ್ಕ, (ನಾ). ಹಳ್ಳ; ಕಾಲುವೆ: ಕೆರೆತೊರೆ ಬೆಂಚೆ ಕುಲ್ಕಂಗಳಿಂ | 

(ಕುಮಾಪು. ೨-೪) ; ನದನದಿ ಕುಲ್ಕ ಜಲಪೂರದಿಂ (ಜ್ಞಾನಚಂ. ೧-೬). | 

೨. ಕಂದಕ್ಕ ಅಗಳು. ೩. ಒಂದು ಅಳತೆ ; ಎಂಟು ದ್ರೋಣ. | 
[ಆ ಸೆಂ. ಕುಲ್ಕಾ) 

ಕುಲ್ಕ್ಯ (ಗು). ೧. ವಂಶದಲ್ಲಿ ಹುಟ್ಟದ; ಕುಲಕ್ಕೆ ಸಂಬಂಧಿಸಿದ. 
(ನಾ). ೨. ಕುಲಜ; ಕುಲೀನನಾದ ವ್ಯಕ್ತಿ : ದಿವಸದಾಯವ್ಯಯ 
ಸಂಭಾನಣಂಗಳಿಂ ಕುಲ್ಕರಂ ಸೌಶೀೀಲ್ಕ ವೃತ್ತಿಗೆ ಸಲಿಸಿಯುಂ, 
(ಡಂದ್ರಫು. ೨-೬೦ ನ). ೩, ಕುಟುಂಬದ ಯೋಗಕ್ಷೇವನ್ನು ವಿಚಾ | 
ರಿಸುವುದು. ೪. ಮೂಳೆ; ಎಲುವು: “ಆಸ್ಕಿ, ಧಾತು, ಕೀಕಸಂ, |೨5 
ಕುಲ್ಕಂ--ಈ ೪ ಎಲು? (ಹಲಾಯು. ೧೦೪-೧೦).  [ಸೆಂ.] | 

ಕುಲ್ಕ್ಯ (ನಾ). ಒಂದು ಜಾತಿಯ ಕಾಡು ಜನಾಂಗ: ಕತ್ತಿಗರು 
ಕುಲ್ಕರು ಬಿಲ್ಲರು ಎಂಬ ಕಾಡು ಜನರು ಗುಜರಾತ್‌ ದೇಶದ ಕಾಡುಗಳಲ್ಲಿ | 
ವಾಸವಾಗಿದ್ದಾರೆ (ಭೂಗೋಳ. ೭೬). [?] | 

ಕುಲೈ (ನಾ). ೧. ಕುಲೀನಳಾದ ಹೆಂಗಸು; ಉತ್ತಮಕುಲದಲ್ಲಿ |40 
ಹುಟ್ಟಿದವಳು: ಉನ್ನತ ಕುಲದ ಕಾಂತೆಯುಂ ಕುಲೈಯೆಂಬುದು * 
(ಮಂಗರಾ. ೧೩೯-೬). ೨. ತೊರೆ; ಹಳ್ಳ; ಕಾಲುವೆ; ಸಣ್ಣಹಳ್ಳ: 
“ಸಿಂಧುಃ... ಕಲಾ ; ದ್ವೀಪವತೀ, ಸರಿತ್‌, ಕೋಥೋವಕ್ತ್ರಾ-- ಈ 


5 


0 


13 


20] 


30 


$ » 
ತಿ೧ತೊಟ್‌? (ಹ ಲಾಯು. ೧೧೦-೪೪). ೩, ಕಂದಕ; ಅಗಳು. 
೪. ಬದನಿಕೆಗಿಡ; ಗುಳ್ಳ. ೫. ಲಕ್ಷ್ಮಿ: "ಕುಲವಧು ನದಿಮೋಹಂ | 
ರಮಾರಣ್ಕ್ಯ ಕುಲ್ಮಾಭಿಧಾನಂ ೌ (ನಾನಾರ, ೪೩). [ಸಂ. ಕುಲ್ಮಾ] 


೧೯೬೯ 


' ಕಲ್ಲು (ಗು). ಒಟ್ಟು 


ಕುವತ್ತು 


ಕುಲ್ಲ (ನಾ). ೧. ದುಷ್ಪನಾದವನು; ಅಲ್ಪ; ನೀಚ: ಕುಲ್ಲರೆಡೆ 
ಯಲ್ಲೋದಿ ಕೊಂಕದಿರ್ದುವೆನೆಂದು (ಲಂಗಪ. ೧-೨೨). ೨. ಚಿಕ್ಕವನು; 
ಕಿರಿಯವನು: ತಿಳಿದವರ್‌ ತಿಳುಪಬೇಹುದು ಕುಲ್ಲರಾದರಿಗೆ 
(ನಿವೇಭ. ೮-೫೩), (ಗು). &, ಚಿಕ್ಕದಾದ; ಸಣ್ಣದಾದ. 
೪. ಕಿರಿಯ ; ಕನಿಷ್ಠ. ೫. ನೀಚ; ಅಧಮ. [ಆ ಸಂ. ಖುಲ್ಲ) 

ಕುಲ್ಲತನ, ಖುಲ್ಲತನ (ನಾ). ೧. ಸಣ್ಣತನ; ಅಲ್ಪತೆ; ಕ್ಷುದ್ರಕೆ: 
ಸೊಲ್ಲು ಬಳ್ಳಿತ್ತಲ್ಲಾ ಎಂದು ಎಲ್ಲರೊಳಗೆ ಹೇಳುವ ಕುಲ್ಲತನ ಬಲ್ಲತನವ 
ನೊಲ್ಲ ಅರ್ಕೇಶ್ವರ ಲಿಂಗ (ಮಧುವ. ೫೫). ೨. ಸಂಕೋಚ: 
ಕುಲ್ಲತನವೇಕುಳಿದ ಸಣ್ಣಮನದಣಿಯುಂಡು . . . ಸುಖಿಸುವುದೆನಲು 
(ಪ್ರೌಢರಾ. ೫-೨೮). ಖುಲ್ಲತೆನ : ೧. ಎನ್ನಲ್ಲಿ ನಿಮಗೆ ಖುಲ್ಲತನ- ಬೇಡ 
(ಸರ್ವವ. ೫೫-೨೯೧) , ಖುಬ್ಲತನದಲಿ ವಿಕೃತ ವೇಸದಲಲ್ಲಮನೆ ತಾ 
ಬಂದನೈಸಲೆ (ಪ್ರಭುಲೀ. ೭-೧೮); ಬೆನ್ನಿತ್ತು ಓಡಿ ಬದುಕಿಕೊಳ್ಳುವ 
ಖುಲ್ಲತನಕ್ಕಿಳಿದು (ಸುಗುಗಂ. ೧೧೫-೧೬). [ಕುಲ್ಲ * -ತನ] 

ಕುಲ್ಲಾ, ಖುಲ್ಲ, ಖುಲ್ಲಾ (ಗು). ೧. ತೆರೆದ; ತೆರವಾದ; ಸ್ಪಷ್ಟ 
ವಾದ; ಪ್ರಕಟವಾದ; ವಿಸ್ತರಿಸಿದ: (ಕಿ). ಖುಲ್ಲ: ಮೊಹರು ಮಾಡಿ 
ಶಿರೂವ ಪ್ರಕಾರ ಖುಲ್ಲ ತಸದೀಕು (ಎಕ. 111, ತಿರುಮ. '೫೭-೩೨ ; 1055). 
ಖುಲ್ಲಾ : ಪೋಲೀಸ್‌ ಚೌಕಿಗೆ ಹೋದಮೇಲೆ ಕೀಲಿ ಖುಲ್ಲಾ ಆಗಲಿ 
(ಹೊಸಂಸಾ. ೧೧೫). ೨. ಬರಿದಾದ; ಶೂನ್ಯವಾದ : ಧುಂಡೋಜಿಗೆ 
ಏನೇನೊ ಬಾರದು, ತಲೆಯಂತೂ ಖುಲ್ಲಾ (ಅರರೋ. ೨೫). 

[+ ಓಂ. ಮರಾ. ಖುಲಾ] 

ಕುಲ್ಲಿ (ನಾ). ನೀಚ ಹೆಂಗಸು: ಅಲ್ಲದೊಸ್ತವ ಬಯಸಿ ಕುಲ್ಲಿ ತಾ 

ಪೋದಂತೆ...ಎಲ್ಲಾ ಕಾಲದಲಿ ನಾನಪರಾಧಿಯು(ಮೋಕ್ಷದೀ. ೧೦೦-೩). 
[ಕಂ್ಣ + -ಇ) 
ಕುಲ್ಲು, "ಕೊಲ್‌? ನೋ. 


2೩] ಕಲ್ಲೂ (ನಾ). ಕ್ಷುಪ್ರವಾದುದು ; ದುಷ್ವವಾದುದು : ಕುಲ್ಲು ಅದು ನಿನ್ನ 


ಸೊಲ್ಲು (ಸುನೀತ. ೫೦), ಯಾರಾದರೂ...ಕುಲ್ಲು ನುಡಿದಾರು ಎಂದು ಅವ 

ನಂತಹಬಗೆಯನರು ಯೋಚಿಸುವರು ಸ್ವಾಭಾವಿಕ(ಸವಕಿ.೯೦).[ಆ ಕಲ್ಲ] 

್ಯ ಎಲ್ಲ; ಸಮಗ್ರ. (4 ಹಿಂ. ಕುಲ್‌] 

ಕುಲ್ಲೆ (ನಾ). ಹೊಳೆ; ನದಿ; ಹಳ್ಳ; ಕಾಲುವೆ: ಸೆಳೆನೀರಿನ ಕುಲ್ಲಿ 
ಯೊಳೊಂದೇ ಭಲ್ಲೆಯೊಳೆಳೆ ಸಸಿಲೆಯಸಿಕ್ಕಡಿಗೆಯ್ಯ (ಹೆಬ್ಬೆರ. ೧-೧೪೫). 

[ಆ ಸಂ. ಕುಲ್ಮಾ) 

ಕುವಂಶ (ನಾ). ಹೀನ ವಂಶ; ಕೀಳು ಕುಲ: ಆರಿಗಾವುದು ದೇಶವಾ 
ಸಂಸ್ಕಾರವವರಿಗೆ ಬಿಡದು ಬುದ್ಧಿಗೆ ಬೇರುಗೊಲೆಯಲ್ಲಾ ಕುದೇಶ 
ಕುವಂಶ ಸಂಭೂತಿ (ಕುವ್ಯಾಕ. ೯-೧೯). [ಸಂ.) 

ಕುವಕ "ಕುಯಕ' ನೋ. 

ಕುವತ್ತು, ಕುವ್ವತ್ತು, ಕೂವತ್ತು, ಕೋತ್ಕ, ಕೋತ್ತು, ಖುವತ್ತು 
(ನಾ). ೧. ತಾಕತ್ತು, ; ಶಕ್ತಿ ; ಸಾಮರ್ಥ್ಯ; ತ್ರಾಣ : ತಮ್ಮ ಬೆನರ 
ಹನಿಯಿಂದ ಗಳಿಸೋ ಕುವತ್ತು ತಮಗೆ ಇಲ್ಲ (ನಡುವ ೧೦೫); ತಿಕೀಟಿ 
ಕೊಳ್ಳೋ ಕುವತ್ತಿದ್ದಿದ್ದರೆ (ದರ್ಶನ. ೧೯). ಕುವ್ವತ್ತು : ನನ್ನ ತಡವೋ 
ಕುವ್ವತ್ತು ಯಾವನಿಗೂ ಇಲ್ಲ (ಸರಿಲ. ೧೩). ಕೂವತ್ತು : ಅವರ 
ಕೂವತ್ತು ಹೆಚ್ಚು ; ಭೈರ್ಯವು ಬಹಳ (ಧಾರ್ಮಿಕೇ. ೨೩೨); ನೀವು 
ಬೇಡೋ ಅಷ್ಟು ನರದಕ್ಷಿಣೆ ಕೊಡೋ ಕೂವತ್ತು ನಮ್ಮದಲ್ಲ 
(ಸಮಜೀ. ೨೦೧). ಕೋತ್ಕ : ಕೋತ ಇದ್ದರೆ ನಿಮ್ಮ ಓಣಿಯವರು 
(ಮನೆಬೆ. ೧೯). ಕೋತ್ತು : “ಶಕ್ತಿ, ತ್ರಾಣ? (ಜಾನಕೋ. ೪೩). 
ಖುನತ್ತು: ೨. ಶಕ್ತಿಯುಳ್ಳುದು; ಬಲಶಾಲಿ: ತಿಂದು "ಖುವತ್ತಾಗಿ' 
ಇದ್ದವು (ಸರ್ವಮಂ. ೧೯೪). [+ ಅರ, ಕುವ್ವತ್‌] 


ಕುನಧೂಕ 


ಕುವಧೂಕ (ನಾ). ಕೆಟ್ಟ ಹೆಂಡತಿಯುಳ್ಳವನು; ದುಷ್ಟ ಪತ್ನಿ 
ಯುಳ್ಳವನು : ಧರಣೀ ಪುತ್ರ ನಿವಾಸದೊಳ್‌ ನಿಲೆ ಬು ಧಂ ಕೂಟ 
ಕ್ರಿಯಾವೇದಿ ತಸ್ಕರನದ್ರವ್ಯನಸತ್ಯವಾದಿ ಕುವಧೂಕಂ (ಜಾತತಿ.೧೭-೨೨). 

[ಸಂ.] 

ಕುವರ, "ಕೊವರೈ ನೋ. 

ಕುವರ್ಕ, ಕುಮರ್ಕ; ಕೊಮರ, ಕೊಮಾರ್ಕ, ಕೊವರ್ಕ, ಕೋರ್ಕ, 
ಗೊವರ (ನಾ). ೧. ಮಗ; ಕುಮಾರ: ಕುವರಂ ವಂಶಕೆ-ಭೂಷಣಂ 
(ಸೋಮೇಶ. ೫); ತೊಲಗು: ಕೆಲಸಾರೆಲವೊ ರಕ್ಕ ಸಕುಲವಿನಾಶಿಯ ಕುವರ 
ಸಾಯದೆ (ಕಾಶಿರಾ. ೨೬-೨೭). ೨. ತರುಣ; ಯುವಕ: ಕಂಡರು 
ಬಾಗಿಲ ಕೆಳದಿಯರ್‌ ಕುಸುಮಕೋದಂಡನಂತಿರುವ ಕುವರೆನ (ಕಂನವಿ. 
೧೦-೨೪). ೩. ಕುಮಾರಸ್ವಾಮಿ; ಷಣ್ಮುಖ: “ಕುವರಂ ಮರಗೂಟ 
ಮಗಂ ನವಿಲ್ಜೇರಂ RE ತಾನೆನ್ನಲ್‌ ” (ಕವಿಕಂ. ೨೧); 
ಗಿರಿಜೆ ಕುವರೆನನೆತ್ತಿ ಮುದ್ದಾಡುತಿರೆಲಾಗ (4 ಬವು. ೩೮-೧೭). 
ಕುಮರ: ೧.ತಲೆಗಳ ಕುಟ್ಟ ಕಳುಹಿದನು ಕುಮರ(ಮೋಹತ.೩೫-೧೫). 
ಕೊಮರ: ೧. ಶಿ ಶ್ರೀನುತು. ಸಿಂಗೃದ ನಾಯಕರ ಕೊಮರನ ನಿರೂಪ 
ದಿಂದ (ಎಕ. 11, ೩೮೭-೨ ; 1300) ; ಆ ಡೊಳೇಶ್ನ ಕೈಯ್ಯ ಗಳ ಕೊಮರ 
ಚೆಂನ ಹೊಟ್ಟೀಶ್ವರೈ ಯ್ಯ ಗಳ (ಎಕ. ೩1, ಹಿರಿಯೂ. ೬-೭ ; 1592). 
ಕೊಮಾರ ೧. ರಾಯವೊಡೆಯರ ಕೊಮಾರ ಧನಂಜಯ ರಾಯ 
ವೊಡೆಯರು (ಎಕ. ೪, ಹಾಸನ. ೧೩-೧೦; 1516); ವೆಂಕ ಬಾದ್ರಿ 
ರಾಜೈಯನವರ ಳೊಮಾರ ರಂಗಪ್ಪ ರಾಜಯ್ಯ ನ್ನ (ಎಕ. ೪, ಭಕ 
೧೧೭೬-೬ ; 2). ಕೊವರ್ಯ್ಕ. "ಕೊವರಾಚಾರಿ' ಪರಾ. ಕೋರೈ : 
೧. ಸಂಸಾರ ಸಾರನೆನಿಸಿದಂ ಕೋರಂ (ಸೌಇಇ. 120-1, ೨೪೬-೨೮; 1147); 
೨. ಕೋರೆನ ರೂಪೀ ರೂಪೆ ಸಾಲ್ಲುಂ ಜಗಮನೆಜಗಿಸಲ್‌ ವ್ಯರ್ಥಮೀ 
ಕೈದುವೆಂದು (ಅನಂ'ಪು. ೬-೨೨); ಕುಮಾರ - ಕೋರ, ಕುವರ 
(ಶಮದ. ೨೭೫ ಪ್ರಯೋ). ಗೊವರೆ ; ೨. ಪೊಸಮದುವಳುಮಾ ಕೊಳ್ಳ 
ಗೊನರನುಂ ನಡೆದು (ಲೀಲಾವ. ೧೩-೨೨). [ಆ ಸಂ. ಕುಮಾರ] 

ಕುವರಿ, ಕುಮರ್ಮಿ, ಕೊಮರ್ಮಿ, ಕೊವರಿ, ಕೋರ್ಕಿ (ನಾ). ೧. ಮಗಳು; 
ಸುತೆ: ಉಪ್ಪರಿಗೆಯನೇಟಿ ಕುವರಿಯ ಮನಸಿಂಗೆ ಬಪ್ಪಂತೆ 
ಸುದ್ದಿವೇಳಿದಳು (ಮನೋಹತ. ೨೩-೭); ಅಬುಜಜಂ ಮೊಮ್ಮ ನಿಂದಿ ರೆ 
ಕುವರಿ ಸುರಗಂಗೆ ಸತಿ (ಚಿಬಪು, ೨-೫); ಕುವರನಾದೊಡೆ ಬಂದ ಗುಣ 
ವೇನದರಿಂದ ಕುವರಿಯಾದೊಡೆ ಕುಂದೇನು (ಹದಿಬ. ೫-೮). ಕುಮರ: 
೨. ಕನ್ನೆ; ಕುಮಾರಿ: ನಡೆದಳು ಕುಮರಿ ಗೀರ್ವಾಣರ ಮೊಗವ 
ನಿಟ್ಟಿಸದೆ (ಮೋಹತ, ೨೪-೩೬). ಕೊಮರ್ನಿ: ಕುಜ್‌ತು ನೋಡುವ 
ನೋಟದ ಕೊ ಮರಿಯ ಬಗೆಯಲತೆಜಕಡೊಳೆಆಗಿ ಪುದು: (ಹದಿಬ. 
೬-೧೭) ; ಕತ್ತಲೊಳಿದ್ದರು ದೀಪದ ಕುಡಿಯಂತೆ ಕಾಂಬರು ಕೊಮರಿ 
ಸಮಂತು (ಗಾಥಾಸ. ೫-೧೫). ಕೊವರಿ: (4). ಕೋರ್ಕಿ : ಚಂದದಿಂ 
ನರ್ತಿಸುವ ಕೋರಿಯಪಾಂಗ ಕಾಂತಿಯೆಜೋ (ಸನತ್ಯ್ಯು. ೧-೨೧); 
ಹೋರಿ ಮೇಲೆ ಕೂತು ಕೋರಿಯ ನಾ ಕಂಡೆ ಊರುವಸಿಯಂತ ಮೊಳ | 
ದವಳ (ಹಳ್ಳಿ ಬಾ. ೩೫-1). [< ಸಂ. ಕುಮಾರಿ) 

ಕುವರು (ಕ್ರಿ). ಮುಚ್ಚು; ತುಂಬು: ಮರುದಿನ ಬೆಂಕಿ ಎಲ್ಲೆಲ್ಲಿ 
ಹಬ್ಬಿದೆಯೆಂದು ನೋಡಿಕೊಂಡು ಬಂದರು. ನೆಲವೆಲ್ಲ ಕರಿಯಿಂದ 
ಕುವರಿತ್ತು (ಬಾಳಿಗಿ. ೫೨). 

[ದೇ.1 ತಮಿ. ಕುಮಿ; ಮಲ. ಕುಮಿ, ಕುವಿಕ; ಕೊಲಾ. ಗುಮಿರ್‌] 
ಕುನಕೀಂದ್ರ (ನಾ). ಉತ್ತಮನಾದ ಮಗ; ಕುಮಾರತಶ್ರೇಷ್ಠ: 


೧೯೭೬೦ 


5 


25 


30 


35 


40 | 


ಯಾದನಕುಲಾರ್ಣವವ ಪೊಂದಿ ವರ್ಧಿಪ ಪೂರ್ಣಚಂದ್ರ ಕುನರೇಂದ್ರ 45 


ಬಾರೆಂದು (ನವನೋ, ೧೬-೪೨).  [£ ಸಂ. ಕುಮಾರೇಂದ್ರ) 


ಕುವಲಾಲ 


ಕುವರ್ಣ (ನಾ). ೧. ಕೆಟ್ಟಬಣ್ಣ; ಕಪ್ಪುಬಣ್ಣ. ೨. (ಗು). ಕೆಟ್ಟ 
ಬಣ್ಣವುಳ್ಳ; ಕಪ್ಪಾದ: ಕುವರ್ಣಮಾಗೆ ನಖದಂತಚಯಂ... 
ದಷ್ಟನ ಸಾವು ನಿಶ್ಚಯಂ (ಲೋಕೋಪ. ೧೦-೯). [ಸಂ.] 
ಕುವಲ (ನಾ). ೧. ಎಲಚಿಗಿಡ; ಬೋರೆಗಿಡ; ಅದರ ಹಣ್ಣು : 
“ಕುವಲಂ, ಫೆನಿಲಂ, ಸೌನೀರಂ, ಬದರಂ, ಕೋಲಂ, ಎಳಚೀಹಣ್ಣು? 
(ಸಿದ್ಧಾಂತಿ. ೧೦೫). ಶಿ. ಕೈ ದಿಲೆ: (ಕಿ). [ಸಂ.] 
ಕುವಲಯ, ಕುಕ (ಕ. ೧. ನೀಲಿಯ ಕಮಲ; ಕನ್ನೈದಿಲೆ: 
`ಕುವಲಯಶ್ಶಾಮನಂ ನಿಜತನು ಶ್ಶಾಮನಂ (ಟೈ ಮಿಭಾ. ೧೯-೨೨); 
EEL ಭಟನರರನಾಂತಿ (ಭಾಸನಾ. ೧). ೨. ಬಿಳಿಯ 
ಕಮಲ; ಬೆಳ್ಳಾವರೆ: ಅಕೆಯ ಕಣ್ಣು ಬೆಳ್ಬುಗಳ್‌ ಪಸರಿಸೆ ತುಂಬಿಗಳ್‌ 
ಕುವಲಯಂಗಳರಲ್ಲುನವೆ ಗೆತ್ತು ನುತ್ತೆಯುಂ ಮುಸುಜುವುದುಂ 
(ಪಂಪಭಾ. ೫-೬೩) ; ಕುವಲಯಕ್ಕ ಮೃತಾಂಶು » *ಓರೆಗೆಯಾಗಿ 
(ನಂಬಿರ. ೧೪-೧೦೬) ; ಕುವಲಯ ಮಾಲೆಯ ಪೋಲ್ವುದು ನಯನವು, 
ಪೊ ಲ್ವದು ಶಶಿಯನು ಮುಖವು (ಇಂಚಾಪ. 
೩, ಭೂಮಿಯ ಮಂಡಲ. ೧, ೩: ಧರೆಯ ಮಂಡಲದಂತೆ ಕುವಲ 
ಯಾಸ್ವಿತದಿಂದೆ ಸರಸಿ ಶೋ ಭಿಸುತಿರ್ದು ದು (ನವಮೋ. ೮-೩೩). 
ಕುವಳೆಯ: ೧. “ನೀಲೋತ್ಪಳಂ, ಕುವಳಯಂ -ಈ ೨ಕರ್ನ್ನೆ 
ಯ್ಡಿಲ್‌? (ಹಲಾಯು. ೧೧೨-೫೯) ; ಹೊಗರು ಕುವಳಯಕಳಿಯೆ ... 
ರವಿಯುದಯಾಚಳಕೆ ಬಂದ (ಕುವ್ಕಾಕ, ೨-೧). ೧, ೨: ಕುವಳಯ 
ಬಾಂಧವನೆಸೆವನೆ ಕುವಳೆಯಮಂ ಬೆಳಗಿ ಕುವಳ ಯಂ ಪೊಣಗೆನೆ 
(ಪಂಪಭಾ. ೯-೩೭). [ಸಂ.] 
ಕುವಲಯಪತಿ, ಕುವಳಯಪತಿ (ನಾ). ೧. ನೈದಿಲೆಯ ಒಡೆಯ; 


೧೭೪-೫೭). 


ಚಂದ್ರ: ಕುವಲಯ ಪತಿಯನುಕ್ರ ಮೋದ ಯ ವಿಲಾಸಮೇ 
ನೊಪ್ಪಿದುದೋ (ಕಾದಂಉ. ೮೧೯). ಕುವಳಯಪಕತಿ : 
3. ಭೂಮಂಡಲದ ಅಧಿಪತಿ, ರಾಜ: ಕುವಳಯಪತಿಯೆಂಬ 


ಪೆಂಪೊಡಂಬಡೆ (ಪಂಸಪಭಾ. ೯-೩೭). [ಕುವಲಯ 4 ಪತಿ] 
ಕುವಲಯೆಸಖ (ನಾ). ಸೈದಿಲೆಗಳ ಮಿತ್ರ; ಚಂದ್ರ: ಕುವಲಯ 
ಸಖನಿರೆ ವೃಷಭನೊಳ್‌ (ಜಾತತಿ. ೨೦-೨). [ಕುವಲಯ + ಸಖ] 
ಶಕುನಲಯಾಧಾರಿ (ನಾ). ೧. ನೈದಿಲೆಗಳಿಗೆ ನೆಲೆಯಾದುದು ; 
ಕೊಳ. ೨. ಭೂಮಂಡಲಕ್ಕೆ ಆಧಾರವಾದವನು. ೦,೨: 
ಅನಿಮಿಷಾಶ್ರಯ ಮೂರ್ತಿಯೆನೆ ಕುವಲಯಾಧಾರಿ ಕುವಲಯಾಧಾರಿಯ 
ವೋಲ್‌ ವನಮಾಲಿಯೆನಿಸಿ ರಂಜಿಸುವ ಕಾಸಾರಮಂ ಸರ್ವಮಂಗಳೆ 
ಕಂಡಳು (ಜೈಮಿಭಾ. ೧೫-೧೨). (ಸಂ. ಕುವಲಯಾಧಾರಿನ್‌] 
ಕುವಲಯಿತ, ಕುವಳಯಿತ (ಗು). ಕುವಲಯ ಪುಷ್ಪಗಳನ್ನುಳ್ಳ; 
ನೈದಿಲೆಗಳಿಂದ ತುಂಬಿದ: ಯುವತೀ ನಿಕರ ಚಿಕುರ ಕಾಂತಿಕುವಲ 
ಯಿತವೀಧೀಭಾಗನುಂ (ಚಂದ್ರಫು. ೮-೮೨). ಕುವಳಯಿತ: ಕಿಟ್ನ 
ಬಾಳ್ಗಳ ಗೊಂದಣಬೆಳಗುಗಳ ಬಳಗಂಗಳೊಳಾಗಸವಳಯಮೆಲ್ಲಂ 
ಕುವಳಯಿತವಮಾಗೆ (ಶಾಂಕಿಪು. ೪-೨೬ ವ). [ಸಂ. 
ಕುನಲಯೇಕ್ಷಣೆ (ನಾ). ನೈದಿಲೆಯಂತೆ' ಕಣ್ಣುಗಳನ್ನು ಳೃವಳು ; 
ಕುವಲಯೇಕ್ಷಣೆ ಕೇಳೆನಲೈ ಕೈಮುಗಿದು (ವೀಶೈಪು. ೭-೬- ಆ). 
[ಸಂ, ನವರ (ಕುವಲಯ + ಈಕ್ಷಣ + -)] 
ಕುವಲಾಲ, ಕುವಳಾಲ್ಕ ಕೊವಳಲ ಕೋಳಾಲ (ನಾ). 
ಒಂದು ಊರಿನ ಹೆಸರು. ಐ ಈಗಿನ ಕೋಲಾರ: ಕುವಲಾಲ 
ತ್ವಸಕಾರಸ್ಯ ಇಳಮ್ಪಟುವಸ್ಕ ಪುತ್ರೇಣ ಪೆರೆರೆ ನ್ನಾಮಲಿಖಿತಾ 
ಮ ಟಿ ಕಾಂ (ಮೈ ಆರಿ. ೧೯೩೮, ೧-೩೯ ; 570). ಕುವಳಾಲ: 


ಬ" 
ಪೊಳ ಲ್‌ ಕುವಳಾಲಮಾಂ (ಎಕ, ೪11, ಶಿವಮೊ. ೪-೩೩; 1122). 


ಕುವಲಾಲಪುರ 


ಕೊವಳೆಲ: ಕಾದುವಟ್ಟ ಕೊವಳಲದುಳ ಎಏಆದೋರ್‌ 
(ಎಕ. ೫, ಹೊಸಕೋ. ೨೧-೫, 750), ಕೋಳಾಲ: ಕೆಲವಾನುಂ 
ದಿವಸದಿಂ ಕೋಳಾಲಕ್ಕೆ ಪೋಗಿ ಸುಖದಿಂ ರಾಜ್ಯಂ ಗೆಯ್ಮುತ್ತಮಿರೆ 
(ಎಕ. ೪118, ಶಿವಮೊ. ೪-೩೬೯; 1122); ಕೋಳಾಲ ಗ್ರಾಮೇ 
(ಎಇ, ೪1, ೧೪-೭; ?); ಬಳಲಾಪುರ ಬೆಂಗಳೂರು ಕೋಳಾಲದಿಳೆ 
ಯಾಣ್ಮರುರೆ ಕಂಗೆಟ್ಟು (ಕಂನವಿ. ೩-೯೨). [?] 
ಕುವಲಾಲಪುರ, ಕುವಳಾಲಪುರ, ಕುವಳಾಳಪುರ, ಕೊವಳಾಲ 


R೬೧ 


ಪುರ, ಕೊವಳಾಳಪುರೆ, ಕೊವಳಾಟ, ಕೊಳಾಳಪುರ, ಕೋಳಾಲ 


ಪುರ, ಕೋಳಾಳಪುರೆ, ಕೋಲಾಲಪುರ (ನಾ). -'ಕುವಲಾಲ: 
ಕುವಲಾಲಪುರವರೇ ಶ್ವರಂ (ಇಆ. ೫೫112, ೩೧೧-೪; 11ನೆಯ ಶತ). 
ಕುವಳಾಲಪುರೆ : ಕುವಳಾಲಪುರವರೇಶ್ವರ ನನ್ನಗಿರಿನಾಥ ಶ್ರೀಮತ್‌ 
ರಾಚಮಲ್ಲಂಗೆ (ಎಇ. ೪111, ೫೮-೩ ; 1000). ಹುವಳಾಳೆಪುರ: ಮಹಾ 
ರಾಜಾಧಿರಾಜ ಕುವಳಾಳಪುರನರೇಶ್ವರಂ (ಎಕ. ೪, ಅರಕ. ೩೫-೨; 990 ?). 
ಕೊನಳಾಲಪುರ: ಕೊಜಳಾಲಪುರನರೇಶ್ವರ ನನ್ನಗಿರಿನಾಥ 
(ಮೈಆರಿ. ೧೯೩೧; ೪೮-೨; 856). ಕೊವಳಾಲಪುರವರೇಸ್ವರ 


(ಎಕ. ೪, ಅರಕ. ೨೭-೩; ಸು.915). ಕೊವಳಾಳಪುರ : ಕೊಜ್ಲುಣಿ: 


ವರ್ಮ ಧರ್ಮ್ಮ ಮಹಾರಾಜಾಧಿರಾಜ ಕೊವಳಾಳಪುರವರೇಶ್ವರ 
(ಎಕ. ೪, ಅರಕ. ೫-೧; ಸು. 915). ಕೊವಳಾಟಿ: ವೊಟ್ಟಿರಾನ 
ಕೊವಳಾಟಿ ಮಹೇಶ್ವರೆದಿವಿಜಗ್ಗಬವಲ್ಲಹ (ಎಕ. 2:೪1, ತುಮಕೂ, 
೯೧-೧೬ ; 70). ಕೊಳಾಳಪುರ : ಕೊಳಾಳಪುರವರೇಶ್ವರ ನನ್ನಗಿರಿ 
ನಾಥ (ಇಆ. ೫1೪, ೬೭೬-೩ ; 899). ಕೋಳಾಲಪುರ : ಕೋಳಾಲ 
ಪುರವರೇಶ್ವರನ (ಎಕ. 2೪, ಅರ. ೨೧೫-೧; 690). ಕೋಳಾಳ ಪುರ : 
ಮಹಾರಾಜಾಧಿರಾಜಂ ಕೋಳಾಳಪುರವರೇಶ್ವರಂ (ಸೌಇಇ. xx, 
೩೫-೩; 1055), ಕೋಲಾಾಲಪುರ: ಮಹಾರಾಜಾಧಿರಾಜ 
ಕೋಟಾಲಪುರ ಪರಮೇಶ್ವರ (ಮೈಆರಿ. ೧೯೨೧; 2೭-೧೪೨ ; 967). 
[ಕುನಲಾಲ + ಫುರ್ಕ] 

ಕುವಲಿ, ಕುವಳಿ (ನಾ). ಎಲಚಿಗಿಡ; ಬೋರೆಗಿಡ; ಬದರೀವೃಕ್ಷ : 
“ಬದರೀ, ಕುವಲೀ, ಕರ್ಕಂಧೂ: -ಈ ೩ ಬೋರೆಗಿಡದ ಪೆಸರ್‌ ? 
(ಹಲಾಯು. ೩೨-೪೧). ಕುವಳಿ: “ಎರದ ತರು ಕರ್ಕಂಧು ಬದರಿ 
ಕುವಳಿಯೆಸಿಕ್ಕು'' (ಮಂಗರಾ, ೩೪-೧೧). "ಕೋಲ್ಕಿ? ಪರಾ. 

[ಸೆಂ. ಕುವಲೀ] 

ಕುವಳೆಯ "ಕುವಲಯ' ನೋ. 

ಕುವಳಯಪತಿ "ಕುವಲಯಪತಿ' ನೋ. 

ಕುವಳೆಯಬಂಧು (ನಾ)..೧. ಕುವಲಯ ಸಖ; ಚಂದ್ರ. 
೨. ಭೂಮಂಡಲಕ್ಕೆ ಬಂಧುವಾದವನು. ೧, ೨ : ಕುವಳಯಬಂಧು 
ವಾಗಿಯುಮಿನಂ . . . ಉದಾತ್ತ ಸಂಭವನೆನಿಸಿರ್ದು ಮತ್ತಮವಿರುದ್ಧ 
ಗುಣೋನ್ನತನಾ(ದನಾ]ನೃಪಂ (ಪುಸ್ಪಘು. ೧೩-೭). 

[ಕುವಳಯ (ಜ ಕುವಲಯ) + ಬಂಧು] 

ಕುನಳಯಿತ "ಕುವಲಯಿತ' ನೋ. 

ಕುವಳಾಲ "ಕುವಲಾಲ' ನೋ. 

ಕುನಳಾಲಪುರ "ಕುವಲಾಲಪುರ' ನೋ. 

ಕುವಳಾಳೆಪುರ "ಕುವಲಾಲಪುರ' ನೋ. 

ಕುವಳಿ `ಕುವಲಿ' ನೋ. 

ಕುವಾಕ್ಸು ತ (ನಾ). ಚಾಡಿಮಾತಿಗೆ ಕಿವಿಗೊಡುವವನು: 
*ಕುವಾಕ್ಸು ಅ್ರತನೆನಲು ಚಹಡಮಂ ಕೇಳ್ವಂಗೆ ನಾನುಮಕ್ಕುಂ » 
(ಮಂಗರಾ. ೬೨-೨೬). [ಸಂ. (ಕುವಾಚ್‌ * ಶ್ರುತ] 


30 


45 


ಕುನೇಣಿ 


ಕುವಾಡ (ನಾ). (?): ಹತ್ತರ ಹಸಿ(ಸು)ಗೆಯಲಚ್ಚಾದ ಪರಿಗಳ 
ನೀವೆತ್ತ ಬಲ್ಲಿರೋ! ಗಣಿತದ ಗುಣಿತ(ದ)ವ ನಾಲ್ಕು ಬಂದಡೆ ಕಳೆ, 
ಐದು ಬಂದಡೆ ನಂದಿ ಆಜ ಬಂದಡೆ ಜಾಗರ, ಏಳು ಬಂದಲ್ಲಿಗೈದು, 
ಜಾಣರೆಂಬುವರಿಗೆ ಕುವಾಡ ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ 
ಜೂಜುಗೊಳ್ಳದು ನಿಲ್ಲು (ಸರ್ವವ. ೧೬೯-೭೯೯). [?) 

ಕುನಾಡಯೋಗ, ಕುವ್ಹ್ವಾಡಯೋಗ (ನಾ). (?): ಕೂರ್ಮನ ಗತಿಯ 
ಕುವಾ [ಪಾಠಾಂ. ವ್ವಾ]ಡ ಯೋಗವು ಕುಹಕವಾದಿಗಳವಡದು 
(ಲಿಂಗಲೀ. ೩೭೧-೧೭). ಕುವ್ಟಾಡಯೋಗ. ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಕುವಾಡ + ಯೋಗ] 

ಕುವಾದ (ಗು). ೧. ಹೀಗಳೆಯುವ ; ನಿಂದಿಸುವ: (8). (ನಾ). 
೨. ಕೆಟ್ಟಿಮಾತು; ನಿಂದೆ; ಅಪವಾದ: (ಕ). ೩. ಕೆಟ್ಟವಾದ; 
ಕುತರ್ಕ. -[ಸಂ.7 

ಕುವಾದಿ (ನಾ). ಕೆಟ್ಟ ವಾದವನ್ನು ಮಾಡುವವನು; ವಿತಂಡವಾದಿ: 
ಗುಣವರ್ಮನೊಳ್‌ ಸಮಂ ಬರ್ಪವರಾರ್‌ ಕವಿತೆಯೊಳಂ ಗಮಕದೊಳಂ 
ಕುವಾದಿವಿಜಯದೊಳಮಮೃತವಾಗ್ವೃತ್ತಿಯೊಳಂ (ಪುಸ್ಪಪು. ೧-೬೪). 

(ಸಂ. ಕುವಾದಿನ್‌] 

ಕುವಿ (ಕ್ರಿ). ಕೂಗು; ಗಟ್ಟಿಯಾಗಿ ಧೃನಿಮಾಡು : ಮಂದಸ್ವರಂ 
ಬೆರೆಯೆ ಕುವಿದು ನಿಜಾಶ್ರಯಂಗಳಂ ಸಾರ್ದೆವು (ರಾಮಾಶ್ವ. ೨೨-೧೬) ; 
ಕುವಿದ ಬಗೆಯಳಲುರಿಗೆ ಮಳೆ ಸುರಿವುದೊಮ್ಮೆ (ಕಾಲೂರ. ೩೧-೨೬), 

(ಡೇ. ॥ ತಮಿ. ಮಲ, ಕೂ, ಕೂವು (ಕೂಲಿ); ತೆಲು. ಕೂಯ 

ಪರ್ಜಿ. ಕೂಯ್‌ ; ಗಡಬ. ಕೂಯ್‌, ಗೂಯ್‌] 

ಕುವಿಂದ (ನಾ). ನೆಯ್ಗೆ ಕೆಲಸದವನು; ನೇಕಾರ: ಸೌವರ್ಣಕರಾಗಿ 
ಕುವಿಂದರಾಗಿ . . . ಪುಟ್ಟುವರು (ಕೇಷಧ. ೧೮-೨೩).  [ಸಂ.] 

ಕುವಿಂದಕ (ನಾ). - ಕುವಿಂದ: * ತಂತುವಾಯಃ, ಕುವಿಂದಕ : -ಈ 
೨ ಸಾಲಿಗಂ” (ಹಲಾಯು. ೯೭-೪೩೬); *ಸಾಳೆಯ ಕುವಿಂದಕನೆನಿಕ್ಕು” 
(ಮಂಗರಾ. ೧೧೧-೨). [ಸಂ.] 

ಕುವಿಕಿಲಗೆಡ್ಡೆ (ನಾ). ಒಂದು ಗಿಡ ಮೂಲಿಕೆ: *ಗಂಧಬಹುಳಾ- 
ಕಗ್ಗೊರಲೆ, ಕುವಿಕಿಲಗೆಡ್ಡೆೌ* (ಓಷಧಿ.೪೭). [ಕುವಿಕಿಲ್ಯ* ಗೆಡ್ಡೆ (- ಗಡ್ಡೆ) 

ಕುವಿಚಾರ (ನಾ). ಕೆಟ್ಟಯೋಚನೆ; ದುಷ್ಟವಿಚಾರ: ಕುವಿಚಾರ 
ಗಳನ್ನ ಸುರಿದುಕೊಳ್ಳಬಾರದು (ವಿಚಾಮಂ. ೫೦). [ಸಂ.] 

ಕುವಿಟ (ನಾ). ಕೆಟ್ಟ ವಿಟ; ಕುಶ್ಸಿತನಾದ ವಿಟ: ವಿಟನಜಕಿಗುಂ 
ಕುವಿಟಂ ಸ್ತ್ರೀರತರಹಸ್ಕದೊಳಗಜಕಿದಪನೇ (ಆದಿಪು. ೧-೨೦) ; ಆ ಕುವಿಟ 
ನಲ್ಲಿಂದೊಟ್ಟಿ ಹೊತ್ತಿಂಗಿಲ್ಲಿಗೆಯ್ತಂದು (ಬಸಪು. ೨೮-೪೨). [ಸೆಂ.] 

ಕುನಿದ್ಯೆ (ನಾ). ಕೆಟ್ಟವಿದ್ಯೆ ; ದುಷ್ಪವಿದ್ಯೆ : ಖಳರು ಮೊದಲಲಿ ಕಲಿ 
ಮೊಳೆಯನಂಕುರಿಸುವ ಕುವಿದ್ಮಾಕಲಿತಮಾಯರು ಕರ್ಣಶಕುನಿಗಳವರ 
ಸಂಗದಲಿ (ಕುವ್ಯಾಸ. ೧೬-೩೩). [ಸಂ. ಕುನಿದ್ಯಾ) 

ಕುವಿಲಾಸಿ, ಕುವಿಳಾಸಿ (ನಾ). ಅಯೋಗ್ಯವಾದ ವಿಲಾಸಗಳಲ್ಲಿ 
ಆಸಕ್ತನಾದವನು; ದುರಾಚಾರಿ: (8). ಕುವಿಳಾಸಿ: *ಕುಚರಂ 
ನಿಯತಹಾರಿ ಕುವಿಳಾಸಿ [ಪಾಕಾಂ. ಹಾರಿಕಂ ವಿಳಾಸಿ]ಯೆನೆ ವಕ್ರಿಯೆನಿ 
ಸಿಕ್ಕು? (ಮಂಗರಾ. ೭೨-೨೩). (ಸಂ. ಕುವಿಲಾಸಿನ್‌] 

ಕುನಿಳಾಸಿ "ಕುವಿಲಾಸಿ' ನೋ. 

ಕುವೇಣಿ (ನಾ). ೧. ಮೀನು ಹಿಡಿಯುವ ಬಲೆ; ಜಾಲಗಾರನ 
ಬಲೆ : “ಆನಾಯಃ, ಜಾಳಃ, ಕುವೇಣೀ ಮತ್ಸ್ಯ ಬಂಧಿನೀ-ಈ ೪ ಬಲೆ” 
(ಹ ಲಾ ಯು. ೯೭-೪೪೦); “ಬಲೆ ಕುವೇಣಿ ಜಾಲನೆನಿಕ್ಕು* 
(ಮಂಗರಾ.೧೧೩-೩). ೨. ಮೀನಿನ ಬುಟ್ಟಿ. ೩. ಚೆನ್ನಾಗಿ ಹೆಣೆಯದ 
ಜಡೆ. [ಸಂ. ಕುವೇಣೀ) 


ಕುನೇರ 


ಕುವೇರ (ನಾ). -ಕುಬೇರ: *ಆ ಕುನೇ[ಪಾಕಾಂ. ಬೇ]ರಂ 
ಪೊನ್ನೊಡೆಯ ? (ಕಬ್ಬಿ ಕೈ. ೧೫). [ಸಂ.) 

ಕುವೇರಕ (ನಾ). ಒಂದು ಜಾತಿಯ ಮರ; “ನಂದಿವೃಕ್ಷ” 
(ಪಂಡಿತ). [ಸೆಂ.] 

ಕುವೇರಾಕ್ತಿ (ನಾ). ಒಂದು ಜಾತಿಯ ಸಸ್ಯ; ಸಿತಪಾಟಲಿ ; ಹಸಿರು 
ಪಾದರಿ ಗಿಡ: (ಕಿ). [ಆ ಸಂ. ಕುಬೇರಾಕ್ಷೀ] 

ಕುನೇಸ (ನಾ). ಕುತ್ಪಿತವಾದ ವೇಷ; ಅಸಹ್ಯವಾದ ಉಡುಪು 
ತೊಡುಪು: ಕುಶೀಲ ಕುತ್ಸಿತಾಚಾರೆ ಕುವೇಷ ಕುದೃಷ್ಟಿಗಳುಂ 
(ಆದಿಪು. ೫-೪೧ ವ). [ಸಂ.) 

ಕುವ್ವತ್ತು "ಕುವತ್ತು' ನೋ. 

ಕುವ್ವಾಡ, ಕೂವಾಡ (ನಾ). ಕುಚೇಷ್ಟೆ; ಕುಚೋದ್ಯ: ಕೂಳು 
ಹೆಚ್ಚಾದ್ರೆ ಕುವ್ವಾಡ ಹೆಚ್ಚಿತಂತೆ (ದಾ ಕೂಟ. ೮೨). ಕೂವಾಡ: 
* ಮಾಯನಂ, ಮಾಯಕಂ, ಈ ೨ ಮನದ ಕೂವಾಡಂ” (ಕಾಶಕೃ. ೨೯೫). 

[+ ತೆಲು. ಕುವಾಡ, ಕುವ್ವಾಡ - ಮೋಸ, ನಟನೆ] 

ಕುವ್ವಾಡಯೋಗೆ "ಕುವಾಡಯೋಗ' ನೋ. 

ಕುವ್ವೆ, "ಕೂವೈ' ನೋ. 

ಕುವ್ಹೈ "ಕೂವ? ನೋ. 

ಕುನ್ಹೆಹಿಟ್ಟು "ಕೂವೆಹಿಟ್ಟು' ನೋ. 

ಕುಶ (ನಾ). ೧. ಹೋಮ ಹವನಾದಿಗಳಿಗೆ ಬಳಸುವ ಒಂದು 
ಬಗೆಯ ಸೂಜಿಯಂತೆ ಮೊನೆಯುಳ್ಳ ಹುಲ್ಲು; ದರ್ಭೆ: “ಬರ್ಹಿಃ 
ಕುಶಂ ಕುಥಮೆನಲು ದರ್ಭೆಯದು?3 (ಮಂಗರಾ. ೩೪-೯) ; ವಿವಾಹಗೇಹ 
ದಂತೆ ಸಮಿತ್ಕುಶ ಕುಸುಮ ಶಮಿ ಸಲಾಶೊ ಪ ಶೋಭಿತಮುಂ 
(ಕಾದಂಪೂ. ೧೦೦) ; ಚರುಸಮಿಧೆ ಕುಶ ಗಳನು ಬೇಳುತ್ತಿರಲು 
(ಕಾಶಿರಾ. ೧-೮೯). ೨. ನೀರು: *ಕುಶಮಪ್ಪು ಪಯ. , .ವಾರಿ ಘನರಸ 
ಮೆನಲ್‌ ನೀರಿಂಗೆ ಪೆಸರಕ್ಕು * (ಮಂಗರಾ. ೧೧೯-೧). ೩. ಸಪ್ತದ್ದೀಪ 
ಗಳಲ್ಲಿ ಒಂದು. ೪. ಶ್ರೀರಾಮನ ಹಿರಿಯಮಗನ ಹೆಸರು: ಕುಶ 
ನಳುತಿರ್ಪ ತನ್ನ ತಾಯಂ ಕಂಡು (ಜೈಮಿಭಾ. ೨೦-೨೧) ; ಉರುತರ 
ಕ್ರೋಧವಿನಶಂ ಕುಶಂ ಕಡುವೇಗದಿಂ ಬಂದು (ಕೇಷರಾ. ೩೧-೧). 
೫. [ಛಂದ] ಒಂದು ಅಕ್ತರಗಣ ; ಯಗಣ (ಲ - -) : ಕುಶಂವಾರ್ಧಿ 
ಪರ್ಯಾಯಮಕ್ಕುಂ ಪಿರಾಮಂ ದಿಶಾಸಂಖ್ಕೆಯಕ್ಕುಂ * * . ಪ್ರಶಸ್ತ ಂ 
ಸೆಮಸ್ತಂ ಭುಜಂಗ ಪ್ರಯಾತಂ (ಛಂದೋಂಬು. ೨-೭೭). [ಸಂ.] 

ಕುಶಗ್ರೆಂಥಿ (ನಾ). ದರ್ಭೆಯ ಗಂಟು, --ಕಟ್ಟು : ಧರಿಸಿದ ಕಂಥೆಯ 
ಕುಶಗ್ರಂಥಿಗಳು ತಿದ್ದಿ ರಾಜಿಸುವ [ಪಾಠಾಂ. ಕುಶಲಗ್ರಂಥಿಗಳು ತಿದ್ದಿ 
ವಿರಾಜಿಸುವ] ದಂಡ ಕರಮೆಸೆವ ಮುಂಗೈಯ ಜೋಳಿಗೆಯ 
(ಗುರುಚಾ. ೩-೪೦). [ಕುಶ + ಗ್ರಂಥಿ] 

ಕುಸಜ (ನಾ). ತಾವರೆ; ಕಮಲ: ಕುಶ[ಪಾಕಾಂ. ಸ] ಜನಯನಂಗಳ 
ಸಮುಜ್ವಳ ದಶನ ಪಂಜಕ್ತಿಯ (ಬಸಪು. ೧೨-೫). [ಸಂ.) 

ಕುಶತಂತ್ರ (ನಾ). ಪ್ರೋದ್ಲೀತಾಗಮದ ಹದಿನಾರು ಭೇದಗಳಲ್ಲಿ 
ಒಂದು: ಕವಚಾಗಮನರಾಹತಂತ್ರ ಪಿಂಗೆಳಮತ, ಪಾಶಾಬಂಧ ಸಂಹಿತೆ, 
ದಂಡಧರತಂತ್ರ, ಕುಶ[ಪಾಠಾಂ. ಶುಕ]ತಂತ್ರ : . . ಆ ತೋದ್ಯವೆಂದು 
ಫ್ರೋದ್ಲೀತಾಗೆಮದ ಷೋಡಶಭೇದಂಗಳು(ವಿವೇಕ.೭೧). [ಕುಶ ತಂತ್ರ] 

ಕುಶದ (ನಾ). ಮುಗಿಲು; ಮೋಡ: ಭೋಂಕನೋಡಿ ಬಂದು ಕುಶದ 
ದಂತಾರ್ದು ಘಟ್ಟಿಸಿ ಮುಷ್ಟ್ರಿಯಿಂ (ಶೇಷರಾ. ೩೧-೨೭), [ಸೆಂ] 

ಕುಶದಳೆ (ನಾ). ದರ್ಭೆಯ ಎಸಳು; ಕುಶ ಎಂಬ ಹುಲ್ಲಿನ ಗರಿ: 
ಆ ಕುಶದಳಸವರ್ಣವರ್ಣಿಗೆ ಕುಶಾಗ್ರಮತಿ ಸುಮತಿಯೆಂದು ಹರಿ 
ಫೆಸರಿಟ್ಟಂ (ಶಾಂತಿಪು. ೪-೮೬). [ಕುಶ * ದಳ (-ದಲ)] 


೧೯೭೨ 


95 


40 


43 


ಕುಶಲತೆ, 


ಕುಶಧಿ (ನಾ). ಕಡಲು ; ಸಮುದ್ರ: ಕುಶಧಿ ತನುಜಾನಾಥ ನಿಷಜಾತ 
ಜಾತನುತ ವಿಷಧರಾಭರೆಣ ವಿಷಧರ ಪಾಹಿಮಾಂ (ಪ್ರೌಢರಾ. ೨೧-೪೧) ; 
ಕುಶಧಿಯೊಳು ಚಕ್ರಮಂ ಬರೆಡೆತ್ತುಮೆನೆ ಕೋಪ ಮಸಗಿ ತಲೆಯೊಡ್ಡಿ 
ನೆಗಪುತ್ತಿರಲು (ಗುರುಚಾ. ೪-೧೮). [ಸಂ.) 

ಕುಶಪಿಷ್ಟೆ *ಕುಸಿವಿಷ್ಟೆ' ನೋ. 

ಕುಶಬ್ಬ (ನಾ). ಕೆಟ್ಟಶಬ್ದ: ವಿಲಾಸಮಂ ತೀರದೆ ಕುಶಬ್ದಮಂ ತಾರದೆ 
(ಮಂಗರಾ. ೧-೨). [ಸಂ.] 

ಕುಶರ್ತ (ನಾ). ಒಂದು ಜಾತಿಯ ಮರ: ನಾರವಳ್ಳಿ, ನೀರವಳ, 
ಕುಶರ್ತ, ರುದ್ರಾಕ್ಷಿ, ಯೆಣ್ಣೇಮರ (ನಮ್ಮನು. ೨೩೬). [?] 

ಕುಶಲ, ಕುಶಳ (ಗು). ೧. ಸರಿಯಾದ ; ಯುಕ್ತವಾದ. ೨. ಕ್ಷೇಮ 
ಕರವಾದ; ಸುಖಕರವಾದ. ೩. ಚತುರನಾದ ; ಪ್ರವೀಣನಾದ 
(ನಾ). ೪. ಚತುರತೆ; ಚಾತುರ್ಯ : ಕುಸುಮದಲ್ಲಿ ವಾಸನೆ 
ಇದ್ದಡೇನು ಅದು ಎಸೆಯದನ್ನಕ್ಕ? ಕುಶಲದಲ್ಲಿ ರಸಿಕನಿದ್ದಡೇನು ಅದು 
ಎಸಗದನ್ನಕ್ಕ (ನೋಳಿಮಾ. ೧೧೭-೪೬೦). ೫. ಚತುರನಾದವನು; 
ಬಲ್ಲವನು : *ಚತುರಂ ಪ್ರವೀಣಂ ಕುಶಲನಭಿಜ್ಞಂ ಸುಶಿಕ್ಷಿತನೆನಲ್‌. .. 
ಬಲ್ಲವಗೆ ನಾಮಂ? (ಮಂಗಕಾ. ೬೬-೩). ೬. ಕ್ಷೇಮ; ಸಂತೋಷ: 
ಶಿವಶಿನ ಕುಶಲವೇ ರುದ್ರಭಟ್ಟಿರೆ (ನಂಬರ. ೭-೭೬); ಮಂದಿರದ 
ಸುಕ್ಷೇಮ ಕುಶಲವನಂದು ಕೇಳಿದು ವೀಳೆಯವನಾ ಮಂದಿಗಿತ್ತನು 
(ಕುವ್ಯಾಉ. ೭-೨೨). ೬. ಸದ್ಗುಣ: (8). ೮. ಸಮರ್ಪಕತೆ: (ಕ). 
೯. ಚಿತ್ರದ ಪಟ್ಟಿ (7): ಹೊಸಲು ಕಡೆದಾವು ಕುಸಿದು ಬಾರೆ ಹರಿಯಮ್ಮ 
°. * ಹೊಸಲೀಗೆ ಕುಶಲವ ಬಿಗಿಸ್ಕಾನು (ಕುಮಾ ಸಾಂ. ೨೫೯). 
ಕುಶಳೆ: ೬. ಕುಶಳಮೆ ಮಾತುಳಂಗೆ ಜಯನರ್ಮನೃಪಂಗೆ ... 
ಕುಶಲಮೆ ದೇವ (ಪುಷ್ಪಪು. ೭-೩೮). [ಂ.] 

ಕುಶಲಕರ್ಮ (ನಾ). ಚಾತುರ್ಯದ ಕೆಲಸ; ನಯಗಾರಿಕೆಯ 
ಕೆಲಸ: ಶಬ್ದ, ರೇಖೆ ಬಣ್ಣ ಮುಂತಾದುವುಗಳಿಂದ ಕಲಾನಿಪುಣನು 
ರಚಿಸಿದ ಕುಶಲಕರ್ಮದಲ್ಲಿ (ಕೈಪಿಡಿ. ೧೬೯). 

[ಕುಶಲ + ಕರ್ಮ) 

ಕುಶಲಕ್ರಿಯೆ (ನಾ). - ಕುಶಲಕರ್ಮ : ಜಿನಮಾತೃಗರ್ಭ ಸಂಶೋಧ 
ನಾದಿ ರಮಣೀರಹಸ್ಯ ಕುಶಲಕ್ರಿಯೆಗಂ ಬಿನದಕ್ಕಂ ಬೆಸಕಂ...ನೆರೆದು 
ನೆಗಆಂಂ (ಪುಷ್ಪಪು. ೯-೫೯). [ಕುಶಲ + ಕ್ರಿಯೆ] 

ಕುಶಲಗಾರ (ನಾ). ಚತುರನಾದವನು ; ನಿಷ್ಣಾತ; ಜಾಣ: (8). 

[ಕುಶಲ 4 -ಗಾರ್ಯ (ಆ -ಕಾಜ) 
ಕುಶಲಗಾರ್ತಿ (ನಾ). ಚತುರೆ; ಜಾಣೆ: (ಕಿ). 
[ಕುಶಲಗಾರ * -ತಿ (ಆ. -ಇತ್ತಿ)] 

ಕುಶಲಗೆಡು (ಕ್ರಿ). ಕ್ಷೇಮವನ್ನು ಕಳೆದುಕೊಳ್ಳು; ಸ್ವಾಸ್ಥ್ಯವಿಲ್ಲ 
ವಾಗು : ಕುಶಲಗೆಟ್ಟಾನೆಯಟ್ಟದರೂ ಜೈನಾಲಯ ವಶಕೆಯ್ದ ಬೇಡೆಂ 
ಬರಳಲಿ (ಭರಚ. ೬೧-೧೮). ` [ಕುಶಲ + ಕೆಡು] 

ಕುಶಲಚಿತ್ರ (ನಾ). ನಯವಾಗಿ ಬರೆದ ಚಿತ್ರ; ಚೆಲುವಾದ ಚಿತ್ರ: 
ಹೇಮದ ರೂಪವಳಿದು ಸ್ವರೊಪವಡಗಿದಲ್ಲಿ ಕುಶಲಚಿತ್ರನೆಲ್ಲಿದ್ದಿತ್ತು 
(ಮದೇಮ್ಮ. ೨೮೭-೬೬). [ಕುಶಲ + ಚಿತ್ರ) 

ಕುಶಲತನ (ನಾ). ಜಾಣತನ; ಬುದ್ಧಿವಂತಿಕೆ: ವಿಮರ್ಶಕರು 
ಎತ್ತಬಹುದಾದ ಪ್ರಶ್ನೆಗಳನ್ನು`ಲೇಖಕರು ತಾವೇ ಎತ್ತಿ ಕುಶಲತನದಿಂದ 
ಉತ್ತರಕೊಟ್ಟದ್ದಾರೆ ( ಸಾಸಮಾ. ೬೮). [ಕುಶಲ + -ತನ) 

ಕುಶಲತೆ, (ನಾ). ನಿಪುಣತೆ; ಚಾತುರ್ಯ ; ಕೌಶಲ: ಈಗ ನಿನ್ನ 
ಕೈಗಳ ಕುಶಲತೆಯನ್ನು ತೋರಿಸುವವನಾಗು (ಆಕ ಮಾ. ೧೪). 

[ಸಂ. ಕುಶಲತಾ) 


ಕುಶಲತೆ 


ಕುಶಲತೆ (ನಾ). ಒಂದು ಜಾತಿಯ ಸಸ್ಯ: “ಕುಶಲತೆಯೆನಲ್‌ ಬಳ್ಳಿ” 
(ಮಂಗರಾ. ೪೫-೪೭). [ಕುಶ + ಲತೆ] 
ಕುಶಲನಡೆ (ನಾ). ನಯವಾದ ನಡೆ: ಮಾರನಂಕದ ಮದವಾರಣಂಗಳ 
ಗತಿಯ ನಾರಿಯರ ಕುಶಲನಡೆ ಗಂಡಳ್ಳಿ ಯಿರಡೆ ಕಾಸಾರಮಂ ಪೊರಮಟ್ಟು 
ಪೋದಂತೆ ರಾಜಹಂಸಂಗಳು ಹೆರಸಾರ್ದುವು (ನವನೋ. ೧೦-೪೬). 
[ಕುಶಲ + ನಡೆ) 
ಕುಶಲಪತ್ರಿಕೆ (ನಾ). ಸಂತೋಷವಾರ್ತೆಯನ್ನು ತಿಳಿಸುವ ಪತ್ರ; 
ಯೋಗಕ್ಷೇಮ ಪತ್ರ: ಈ ಹುಲ್ಲೆಗೆ ಯಾನಾಗ ಸುಖಪ್ರಸವವಾಗು 
ಪ್ರಯೋ ಆಗ ನನಗೆ ಕುಶಲಪತ್ರಿಕೆಯನ್ನು ಕಳುಹಿಸಬೇಕು 
(ಶಾಕುಂತ. ೫೫). [ಕುಶಲ ಪತ್ರಿಕೆ] 
ಕುಶಲಪ್ರಶ್ನ (ನಾ). ಕ್ಷೇಮವನ್ನು ಕೇಳುವುದು: ಕುಲಪತಿಗಳಾದ 
ಕಣ್ವರು ಕುಶಲಪ್ರಶ್ನ ಪೂರ್ವಕವಾಗಿ ನಿನಗೆ ಈ ಮಾತನ್ನು ಹೇಳಿರುವರು 
(ಶಾಕುಂತ. ೬೫). [ಕುಶಲ + ಪ್ರಶ್ನ] 
ಕುಶಲಪ್ರಶ್ನೆ (ನಾ). - ಕುಶಲಪ್ರಶ್ನ: ಅವರಿಬ್ಬರೂ ಕುಶಲಪ್ರಶ್ನೆಗಳನ್ನು 
ಮಾಡಿಕೊಳ್ಳು ತಿದ್ದಾಗ (ಶ್ರೀರಾಯ. ೧೫). [ಕುಶಲ + ಪ್ರಶ್ನೆ) 
ಕುಶಲಮಂಟಪ (ನಾ). ಚಿತ್ರಗೆಲಸದ ಮಂಟಪ (7) : ಅಸದ್ರುಶ 
ಶ್ರೀ ಕುಶಲಮಂಟಪಾದಿ ಯುಕ್ತರಾಜಕಮಲಾಖ್ಯ ಪದ್ಮಕರಾಭಿರಾಮ 
ನೂತನೋಂಕಾರೇಶ್ವರ ದೇವಸ್ಥಾನವನ್ನು ಪ್ರಾರಂಭಿಸಿ 
(ಎಕ. 1, ೧೭-೧೧ ; 1820). [ಕುಶಲ + ಮಂಟಪ] 
ಕುಶಲವಸ್ತು (ನಾ). ಕೌಶಲ್ಯದಿಂದ ನಿರ್ಮಿಸಿದ ವಸ್ತು: ಭಾರತದ 
ಕುಶಲವಸ್ತು ಗಳನ್ನು ಎಲ್ಲ ದೇಶ ಗಳವರೂ ಬಯಸುವನರಾದರು 
(ಭಾರದ, ೩೮೭). [ಕುಶಲ *- ವಸ್ತು] 
ಕುಶಲವಾರ್ತೆ (ನಾ). ಕ್ಷೇಮ ಸಮಾಚಾರ: ಕ್ರಿಕಿಪತಿಯಂ ಬರಿಸಿ 
ಜಗನ್ನುತನಂ ಸಂತೈಸಿ ಕುಶಲ ವಾತಾಣಂತರಮಂ ಮಿತವಚನೆಂ 
ಬೆಸಗೊಂಡು (ಕವಿರಾ. ೨-೮), [ಕುಶಲ + ವಾರ್ತೆ] 
ಕುಶಲವಿದ್ಯ (ನಾ). ಚಾತುರ್ಯದ ವಿದ್ಯೆ; ಕುಶಲತೆಯ ವಿದ್ಯೆ; 
ಚಿತ್ರಕಲೆ ಮುಂತಾದುವು: ಕುಶಲನಿದ್ಯದಿ ಬದುಕುವಾತನು ವಸುಧೆ 
ಯೊಳಗುತ್ತಮನು (ಕಾಶಿರಾ. ೩೮-೫೬). [4 ಸಂ. ಕುಶಲವಿದ್ಕಾ) 
ಕುಶಲಸಂಭಾಷಣೆ (ನಾ). ಕ್ಷೇಮ ಸಮಾಚಾರದ ಮಾತುಕತೆ: 
ಅವನು ನೆಕ್ಣುದೋವನೊಡನೆ ಕುಶಲಸಂಭಾಷಣೆಗೆ ತೊಡಗಿದನು 
(ಪುನರು. ೨೪೬). [ಕುಶಲ + ಸಂಭಾಷಣೆ] 
ಕುಶಲಹಸ್ತ್ರ (ನಾ). ಹಸ್ತಕೌಶಲವುಳ್ಳವನು : ವಿಶ್ವಶಿಲ್ಪದ ಕುಶಲ 
ಹಸ್ತನು ವಿಶ್ವರಕ್ಷೆಯ ಮಂತ್ರವಾದಿಯು (ಕುವ್ಯಾಸ. ೯-೨೭). 
[ಕುಶಲ + ಹಸ್ತ) 
ಕುಶಲ್ಲಿ (ನಾ). ಜಾಣೆ; ಚತುರೆ; ಬುದ್ಧಿಮತಿ : (8). 
(ಕುಶಲ + -ಇ] 
ಕುಶಲ್ಕಿ (ಗು). ೧. ಚತುರನಾದ : ಕುಶಲಿ ಬಿಲ್ಲಾಳು ಬಿಡುವ ಸರಳಂತೆ 
(ಗೋಕುೂಿ. ೩೬). (ನಾ). ೨. ಕ್ಷೇಮವುಳ್ಳವನು. [ಸೆಂ. ಕುಶಲಿನ್‌] 
ಕುಶಲಿಕೆ (ನಾ). - ಕುಶಲತೆ : ಇವಜಕೊಳಾದಮಾನುಮಣಕತಮುಂ ಕುಶ 
ಲಿಕೆಯುಂ ನಂಬುಗೆಯುಮಾಗಿ (ವಡ್ಡಾರಾ. ೬-೨೦). [ಕುಶಲ + -ಇಕೆ] 
ಕುಶಲಿಸು (ಕ್ರಿ). ಸಂತೋಷಪಡಿಸು ; ನಲಿಸು : ಕುಸುಮಿತಿ ಕುಸಂಮಿನಿ 
ಯೆಂದು ನಲ್ಲಳ ಕುಶಲಿಸಿ ಕೇಳ್ವ ರಾಯನೊಮ್ಮ್ಮೊಮ್ಮೆ (ಭರಚ. ೧೦-೧೦). 
(ಕುಶಲ + -ಇಸ್ಕು] 
ಕುಶವ (ನಾ). ಕುಂಬಾರೆ: ಭಕ್ತನಿರ್ಪಂ ನೋಡ ಪೆಸರೆಸೆವ ತಿರುನೀಲ 
ಕುಶವರ್ನೋಡ (ತಿರುಕ ೩-೨೫). 
(ಡೇ. | ತನಿ, ಮಲ. ಕುಶವ; ತುಳು. ಕುಸವೆ] 


೧೯೭೩ 


20 


25 


80 


35 


45 


ಕುಶಾಮತ್ತು 


ಕುಶಶಯನ (ನಾ). ನೀರಿನಲ್ಲಿ ಮುಲಗುವವನು ; ವಿಷ್ಣು : ದ್ವಾದಶಿ 

ಯೊಳು ಕುಶಶಯನಪೂಜೆಯಂ ಮಾಡಿ (ಜೈಮಿಧಾ. ೨೯-೧೩). 
[ಕುಶ * ಶಯನ] 

ಕುಶಸೂಚಿ (ನಾ). ದರ್ಭೆಯ ಮೊನೈ, ತುದಿ: ಕುಶಸೂಚಿ ತಾಗಿದ 

ಮೊಗದೊಳ್‌ ವ್ರಣಹರಣ ತೈಲನೆರೆಯಂತೆ (ಶಾಕುಂತ, ೫೫-೯೨). 
[ಕುಶ * ಸೂಚಿ] 

ಕುಶಳೆ "ಕುಶಲ' ನೋ. 

ಕುಶಾಂಕುರ (ನಾ). ದರ್ಭೆಯ ಮೊಳಕೆ, ಮೊನೆ: ನಡೆಯು 
ತ್ತೊಡನೆ ಕುಶಾಂಕುರೆಮಡಿಯೊಳ್‌ ತಾಗಿದುದೆನುತ್ತ ಹಿಂದಳ್‌ 
(ಶಾಕುಂತ. ೨೬-೪೭). [ಕುಶ 4 ಅಂಕುರ] 

ಕುಶಾಗ್ರ (ನಾ). ೧. ದರ್ಭೆಯ ಮೊನೆ. ೨.(ಆಲಂ)ಬಹೆಳತೀಕ್ಷವಾ 
ದುದು; ಚುರುಕಾದುದು."ಕುಶಾಗ್ರಬುದ್ಧಿ' ಪರಾ. [ಕುಶ * ಅಗ್ರ,] 

ಕುಶಾಗ್ರತೆ (ನಾ). (ಬುದ್ಧಿಯ) ತೀಕ್ಷ್ಣತೆ; ಸೂಕ್ಷ್ಮತೆ: ಇನ್ನೊರ್ವರ 
ಲಗ್ನ ಮುಂತಾದ ಕಾರ್ಯಗಳಲ್ಲಿ ಈ ಬಗೆಯ ಮಂಗತನದಲ್ಲಿ ಅವಳ 
ಕುಶಾಗ್ರತೆ ಬಹಳ (ಗಂಮಾಯಿ. ೮೫). [ಸಂ. ಕುಶಾಗ್ರತಾ] 

ಕುಶಾಗ್ರೆಬುದ್ಧಿ (ನಾ). ೧. ಬಹು ತೀಕ್ಷ್ಣವಾದ ಬುದ್ಧಿ. ೨. ತೀಕ್ಷ್ಣ 
ವಾದ ಬುದ್ಧಿಯುಳ್ಳವನು: *ಕುಶಾಗ್ರಬುದ್ಧಿಯೆನೆ ಸೂಕ್ಷ್ಮಮತಿ 
ಯುಳ್ಳ ವನೆನಿಕ್ಕುಂ ೫ (ಮಂಗರಾ. ೭೨-೨೧); ಆರ್‌. ಗಳ ಗುಣಾರ್ಣವ 
ನಂತು ಕುಶಾಗ್ರಬುದ್ಧಿ ಗಳ್‌ (ಸಂಸಭಾ., ೨-೩೪) ; ನೀನುಪಾಯಕುಶ 
ಲನುಂ ಕುಶಾಗ್ರಬುದ್ಧಿಯುಮಪ್ಪುದರ್ಕೇನುಂ ಸಂದೆಯಮಿಲ್ಲ 
(ಪಂಚತಂ. ೯೧-೧೩). [ಕುಶಾಗ್ರ 4 ಬುದ್ಧಿ] 

ಕುಶಾಗ್ರಮತಿ (ನಾ). -ಕುಶಾಗ್ರಬುದ್ಧಿ ೨: ಆಂ ನಿನ್ನ ಮಗಂದಿರ 
ನೋದಿಸುವಲ್ಲಿಗೊಡನೊಡನೆ ಬಂದಿವಂ ಕುಶಾಗ್ರಮತಿ ಕಲ್ಲುಂ ಮತ್ತ 
ಮಿವರ್ಕಳೇಗೆಯ್ದುಂ ಕೆಲಲಾಅರ್‌ (ಶಾಂತಿಪು. ೬-೬೪ ವ); ಕುಶಾಗ್ರ 
ಮತಿಯಾದ ಹೈದರನು , , . ಪಿತೂರಿ ನಡೆದಿದೆಯೆಂದು ಗ್ರಹಿಸಿದನು 
(ಒಡೆಕ. ೮೫). [ಕುಶಾಗ್ರ * ಮತಿ] 

ಕುಶಾಗ್ರೀಯೆ (ಗು). ೧. ದರ್ಭೆಯ ತುದಿಯಂತೆ ಹರಿತವಾದ. 
೨. ಸೂಕ್ಷ್ಮ ಬುದ್ಧಿಯುಳ್ಳ. "ಕುಶಾಗ್ರೀಯ ಬುದ್ಧಿ' ಪರಾ. [ಸಂ.] 

ಕುಶಾಗ್ರೀಯಬುದ್ಧಿ (ನಾ). ಕುಶಾಗ್ರಬುದ್ಧಿ ೧: ಅವ್ಯಗ್ರ 
ಕುಶಾಗ್ರೀಯ ಬುದ್ಧಿ ಸಮೃದ್ಧಂ ಸ್ವಯಂಬುದ್ಧಂ (ಆದಿಪು. ೨-೯ ವ). 

[ಕುಶಾಗ್ರೀಯ + ಬುದ್ಧಿ] 

ಕುಶಾಗ್ರೀಯಮತಿ (ನಾ). - ಕುಶಾಗ್ರಬುದ್ಧಿ ೨: ಕುಶಾಗ್ರೀಯ 
ಮತಿಃ, ಸೂಕ್ಷ್ಮದರ್ಶೀ - ೨ ಸೂಕ್ಷ್ಮಬುದ್ಧಿಯುನುಳ್ಳವಂ* (ಹಲಾಯು. 
೬೧-೨೧೮), ಕುಶಾಗ್ರೀಯಮತಿ ಪ್ರಭಾನಂ ಬಲದೇವಂ ನಿಜಾನುಜ 
ಸಮೇತಂ ಗಮನೋದ್ಯುಕ್ತನಾಗಿರೆ (ಶಾಂಕಿಪು. ೨-೬೬ ವ). 

[ಕುಶಾಗ್ರೀಯ 4 ಮತಿ] 

ಕುಶಾಮತ್‌ ಕುಶಾಮತ್ತು' ನೋ. 

ಕುಶಾಮತ್ತು, ಕುಶಾಮತ್‌, ಖುಷಾಮತಿ,) ಖುಷಾಮತು (ನಾ). 
೧. ಕುಷಿ; ಮಜ; ಮೋಜು: “ಅವರು ಕಿಲಸ್ತರವಳನ್ನೆ ಒಬ್ಬಳನ್ನು 
ಮದುವೆ ಆಗ್ತಾರಂತೆ.” ಆದೇ ಅಂತೆ ಕಣೋ, ಕುಶಾಮತ್ತು” 
(ಮಲೆಮ ೧೭೭), ಕುಶಾಮತ್‌ : ೨. ಸಂತೋಷಗೊಳಿಸುವಿಕೆ; 
ಮುಖಸ್ತುತಿ: ಮಾಡುವುದು ಕುಶಾಮತ್‌ ಅಗುವುದು ಹಜಾಮತ್‌ 
ಇದೆಲ್ಲಿಯ ಮಲಾಮತ್‌ (ಗಾದೆ). ಖುಷಾಮತಿ: ೨. ಬರಹಾಮು 
ದ್ವೀನನು ಅವನನ್ನು' ಖುಷಾಮತಿ ಮಾಡುತ್ತಾ ... ಮೀರ್‌ಸಾಹೇಬರೇ 
ಎಂದು ನುಡಿದನು (ರೂರಾಣಿ. ೩೫೩). ಖುಷಾಮತು : (3). 

[*- ಮರಾ. ಖುಶಾಮತ್‌ ; ಪಾಠ. ಹಿಂ. ಖುಶಾಮದೀಲ) 


yy 


ಕುಶಾರಣ 


ಕುಶಾರಣ (ನಾ). [ಜೈನ] ಒಂದು ವ್ರತ (7) : ಪಾಪ ವಿನಾಶಕಾರಣ 
ಕುಶಾರಣಮಂ ಖಳಕರ್ಮಪಾವಕೋದ್ದೀಪನದಲ್ಲಿ ಧಾರಣೆಯುಮಂ 
(ಚಾವುಂಪು. ೧೪೬-೪). ನ [?) 
ಕುಶಾಲ್‌ "ಕುಶಾಲು? ನೋ. 
ಕುಶಾಲ್‌ಫಿರಂಗಿ "ಕುಶಾಲುಫಿರಂಗಿ? ನೋ. 
ಕುಶಾಲು, ಕುಶಾಲ್‌, ಖುಶಾಲ್‌, ಖುಶಾಲ್ಲ ಖುಶಾಲು (ನಾ). 
೧. ಸಂತೋಷ; ಹರ್ಷ: ಬೀಳುಕೊಡಲೈದಿದನು ಮಂತ್ರಿ ಕುಶಾಲಿ 
ನೊಳಗೆ (ಜಿನಭಾ. ೨೮-೧) ; ಅದಿಲಪಾಹಿಯು ಕುಶಾಲಿನಿಂದ ಸದರು 
ಮಾಡಿಕೊಂಡು ಕುಳಿತಿದ್ದನು (ಬಖೈರು. ೪). ೨. ವಿನೋದ; 
ತಮಾಷೆ: ಕುಶಾಲಿಗೆ ಹೇಳಿದರೆ ನಿಜಾ ಆಂತ ಮಾಡಿಕೊಂಡು ಗೋಳಾ 
ಡ್ತಿಯಲ್ಲೋ (ಮಲೆಮ. ೬೦೧) ; ಪ್ರಭುಗಳು ಅಗ ಕುಶಾಲಿಗೆಂದ ಮಾತು 
ಸರ್ವಥಾ ನಿಜವಾಯಿತು (ಶಾಂತಲಾ. ೧೨೩). ಕುಶಾಲ್‌: ೨. ಕುಶಾಲ್‌ 
ಸಾಕು ಒಂದು ಪಾಡ್ದನ ಹೇಳು ಲಡ್ಮಕ್ಕ (ಬಾಳಿಗಿ. ೧೦೬). ಖುಶಾಲ್‌ : 
೧. ಖುಶಾಲ್‌, ಹೋಗಿಬಾ (ಕಪ್ಪುಹು. ಖುಶಾಲ: 
೩. ಕ್ಷೇಮ : *ಅಕ್ಯಾ ಸಾಹೇಬ, ಯಾವಾಗ ಬಂದಿರಿ?: ಎಲ್ಲಾ ಖುಶಾಲ 
ಹೌದಲ್ಲೊ?* ಎಂದು ಕುಶಲ ಪ್ರಶ್ನೆ ಮಾಡಿದ (ಗ್ರಾಮಾಯ. ೭). 
ಖುಶಾಲು: ೨. "ಭಟ್ಟರೆ, ಕೋಪವೆ? ಖುಶಾಲಿಗೆ ಎಂದೆನಲ್ಲವೆ?? 
ಎಂದು ಸಮಾಧಾನಕ್ಕೆ ಬಂದರು (ಕೋದಂಡ. ೨೭) ; ಈಗ ನಾಲ್ಕು ದಿನ 
ಖುಶಾಲು ಮಾಡಿಯಾನು (ತ್ಯಾಗಮ ೧೭). 
[ಮರಾ. ಖುಶಾಲ್‌ ; ಪಾರ. ಹಿಂ. ಖುಶ್‌ಹಾಲ್‌. ! ಸಂ. ಕುಶಲ) 
ಕುಶಾಲುತೋಪು (ನಾ). ಗೌರವ ಹಾಗೂ ಸಂತೋಷ ಪ್ರಕಟನೆ 
ಗಾಗಿ ಹಾರಿಸುವ ತೋಪು: ರಾಷ್ಟ್ರಾಧ್ಯಕ್ಷರೆ ಗೌರವಾರ್ಥವಾಗಿ. ಇಪ್ಪ 
ತ್ತೊಂದು ಕುಶಾಲುತೋಪುಗಳನ್ನು ಹಾರಿಸಲಾಯಿತು (ರೂಢಿ). 
[ಕುಶಾಲು * ತೋಪ್ಪ್ಯ] 
ಕುಶಾಲುಪಿರಂಗಿ, ಕುಶಾಲ್‌ಫಿರಂಗಿ (ನಾ). - ಕುಶಾಲುತೋಪು : 
(4). ಕುಶಾಲ್‌ ಫಿರಂಗಿ: ಐದು ಕುಶಾಲ್‌ಫಿರಂಗಿಗಳನ್ನು ಹಾರಿಸಿದ 
ಮೇಲೆ (ಮಹಾವಂ. 1, ೩೭). [ಕುಶಾಲು * ಪಿರಂಗಿ] 
ಕುಶಾಸನ (ನಾ). ದರ್ಭೆಯಿಂದ ಮಾಡಿದ ಚಾಪೆ; ಹುಲ್ಲಿನ ಚಾಪೆ : 
ಈ ಕುಶಾಸನದ ಮೇಲೆ ಕುಳಿತುಕೊ (ಶಾಂತಲಾ. ೩೦೮). [ಕುಶ 4 ಆಸನ] 
ಕುಶಾಸ್ತ್ರ (ನಾ). ೧. ಕುಶ್ಸಿತವಾದ ಶಾಸ್ತ್ರ: ಎಮ್ಮ ಮುಂದೋಡಿಸಿರೆ 
ಅಯ್ಕನಕುಶಾಸ್ತ್ರಮಂ ಎನೆ (ನಂಬರ. ೭-೬೪).೨.ಕುಶನೆಂಬವನಬಾಣ. 
೧೨: ಜಗದೊಳ್ಳು ಶಾಸ ಸ್ತಪ್ರಕರಕೆ ಮೈಗೊಟ್ಟ ವರೆಂ ಮಿಗೆ ಪತಿತನಾಗ 
ದಿರ್ದಪನೆ ( ಜೈಮಿಭಾ. ೨೧-೨೧). (ಸಂ. (ಕು 4 ಶಾಸ್ತ್ರ ; ಕುಶ * ಅಸ್ತ್ರ)] 
ಕುಶ್ಲಿ (ನಾ). ೧. ಹದ ಮಾಡಿದ ಕಬ್ಬಿಣ. 3. ನೇಗಿಲ ಕುಡ, ! 
ಗುಳ. [ಸಂ. ಕುಶ] 
ಕುಶ್ಶಿ "ಖುಶಿ' ನೋ. 
ಕುಶಿಕ (ನಾ).೧.ನೇಗಿಲಕುಡ, ಗುಳ: “ಫಾಳಃ ಕುಶಿಕ ಉಡ್ಕತೇ್‌ | 
(ಹಲಾಯು. ೯೪-೪೨೧). ೨. ವಿಶ್ವಾಮಿತ್ರನ ತಾತ. "ಕುಶಿಕತನಯ 
ಪರಾ. [ಸಂ.] 
ಕುಶಿಕತನಯ (ನಾ). ಕುಶಿಕನ ವಂಶದಲ್ಲಿ ಹುಟ್ಟಿದವನು; ವಿಶ್ವಾ 40 
ಮಿತ್ರ: ಕಾಯಿಸಿದ ಕಬ್ಬಿಣವ ಕರೆಗಿ ಹೊಯ್ದಂತಾದುದಯ್‌ ದಶರಥಗೆ, 
ಕುಶಿಕತನಯನ ಪೇಳ್ದ ಕೂರ್ನುಡಿಗೆ (ಶ್ರೀರಾಮಾ. ೨೯-೩೫). 
[ಕುಶಿಕ * ತನಯ) | 
ಕುಶಿಕೋದ್ಭವ (ನಾ). - = ಕುಶಿಕತನಯ : ಖುಷಿಗರ್ಫ್ಯಮಂ ಕೊಡಿಸಿ ' 
ಪಾಳಿಯಿಂದಡಿತಡಿಗೆ ಮಣಿಯೆ ಕುಶಿಕೋದ್ಭವಂ (ಶ್ರೀರಾಮಾ. ೨೮-೧೩). 
(ಕುಶಿಕ + ಉದ್ಭವ] 


೬೦-೨೫). 


20 


30 


95 


೧೯೭೪ 


ಕುಶೇಶಯಶರ 


ಕುಶಿನಿ (ನಾ). ಹದ್ದು; ಗಿಡಗ: ಕುಶಿನಿ ಬಂದು ತನ್ನ ಮರಿಯನ್ನು 
ತೆಗೆದುಕೊಂಡು ಹೋದಾಗ ಕೊಕ್ಕೊಳ್ಳೊ ಎನ್ನುವ ಹೇಂಟಿ 
(ನಮ್ಮನು. ೨). [?) 

ಕುಶಿರ (ನಾ). ನೇಗಿಲ ಕುಡ, ಗುಳ: *ಕುಶಿರಮೆನೆ ಪಾಳಮೆನೆ 
ಕುಟುಕುರ್ಣಿಯೆನೆ ಕುಡಿನು* (ಮಂಗರಾ. ೧೦೯-೧). ಇದು "ಕುಶಿಕ' 
ಎಂಬುದರ ಅಪಲಿಖಿತವಿರಬಹುದು. (2) 

ಕುಶೀಲ (ನಾ). ೧..ಕೆಟ್ಟ ಸ್ವಭಾವ; ದುಶ್ಶೀಲ: ಮತ್ತಮಲ್ಲಿ ಕುಶೀಲ 
ಕುತ್ಸಿತಾಚಾರ ಕುವೇಷ ಕುದೃಷ್ಟಿಗಳುಂ (ಆದಿಪು. ೫-೪೦ ವ). [ಸಂ.] 

ಕುಶೀಲವ (ನಾ). ೧. ಚಾರಣಕವಿ; ಸ್ತುತಿಪಾಠಕ. ೨. ಅಭಿನಯ 
ಕಾರ; ನಟಿ: “ಶೈವಲಾಲೀ, ಶೈಲೂಷಟ ಕುಶೀಲವಃ, ... ನಟಃ - ಈ 
೮ ನಟ್ಟಿವಿಗಂ” (ಹಲಾಯು. ೯೭-೪೩೮) ; ನಟಿನರ್ತನ ಗಾಯಕ ವಾದಕ 
ವಾಗ್ಹೀವನ ಕುಶೀಲವಾದಿಗಳೂ . . . ಗ್ರಾಮಗಳಲ್ಲಿ ನೆಲಸಕೂಡದು 
(ಭಾರದ. ೩೬೧). [Aಂ.] 

ಕುಶೀಳೆ (ನಾ). ಕೆಟ್ಟ ಶೀಲವುಳ್ಳವಳು; ದುರಾಚಾರಿಣಿ: ಕುಭಾಗೈೆ 
ಕುಶೀಳೆ ಜಿಹ್ವಲಂಪಟಿ . . . ಎಂಬಟಿಮಟಿಕಾರ್ತಿಯರ್‌ ಸತಿಯರೆ 
(ಸೌಇಇ. XX, ೨೪೮-೪೧ ; 1223). [< ಸೆಂ. ಕುಶೀಲಾ) 

ಕುಶೂಲ (ನಾ). ಧಾನ್ಯವನ್ನು ಸಂಗ್ರಹಿಸಿಡುವ ಸ್ಥಳ; ಕಣಜ: 
ಕುಶೂಲವೆಂದರೆ ಕಣಜವು (ಆರ್ಯಧ. ೮೬). [ಸಂ.] 

ಕುಶೂಲಧಾನ್ಯ (ನಾ). ೧. ಕಣಜದಲ್ಲಿ ಶೇಖರಿಸಿಟ್ಟ ಧಾನ್ಯ. 
೨. ಕಣಜದಲ್ಲಿ ಧಾನ್ಯ ಸಂಗ್ರಹಿಸಿಟ್ಟುಕೊಳ್ಳುವವನು: ತನ್ನ 
ತನ್ನವರ ಜೀವನಕ್ಕೂ ನಿತ್ಮ ನೈಮಿತ್ತಿಕ ಧರ್ಮಕಾರ್ಯಗಳಿಗೂ ಮೂರು 
ವರ್ಷಕ್ಕೆ ಸಾಕಾಗುವಷ್ಟು ಧಾನ್ಮಾದಿಗಳನ್ನು ಶೇಖರಿಸಿಟ್ಟು ಕೊಳ್ಳುವವನು 
ಕುಶೂಲಧಾನ್ಮನು (ಆರ್ಯಧ. ೮೬). [ಕುಶೂಲ 4 ಧಾನ್ಮ] 

ಕುಶೆ (ನಾ). ೧. ದರ್ಭೆ: ಅಸಿಮಷಿ ಕುಶೆ (ಷು) ಪಿಡಿ ಪಿಡಿಕಲ್‌ 
ಕುಸಿಯುಂ ಮಗುಳ್ಹೇನಿದು ಯೋಗಿಧರ್ಮಮೇ (ಶಬಶಂ. ೨-೧೦೮). 
೨. ಮುಚ್ಚುವ ಹಲಗೆ: (೪). ೩. ಮರದ ತುಂಡು: (ಕಿ). 

[ಆ ಸಂ. ಕುಶ] 

ಕುಶೆ (ನಾ). ೧. ಕಡಿವಾಣದ ಹಗ್ಗ ; ವಾಫೆ; ಲಗಾಮು: *ಕುಶೆ 
ರಶ್ಮಿಯೆನೆ ವಾಘೆಯಕ್ಕು? (ಮಂಗರಾ. ೮೧-೧೩). (ಸಂ. ಕುಶಾ] 

ಕುಶೇಶಯ (ನಾ). ೧. ನೀರಿನಲ್ಲಿ ಇರುವುದು; ತಾವರೆ; ಕಮಲ: 
ಬುಧಕುಶೇಶಯೋದೋಧಕರ ಲಸತ್ತಿಗ್ಮಕರಂ (ಆದಿಪು. ೬-೬೬); 
ಕುಶೀಶಯಂಗಳ್ಲೆ ನೀಡೆ ಕರಮಂ ಮಿತ್ರಂ (ಅಜಿಪು. ೬-೬೭); ಯದು 
ಕುಲವರಕುಶೇಶಯ ಭಾನು , . , ಹೊಕ್ಕನು: ಹಸ್ತಿನಾಪುರವ 
(ಕುವ್ಯಾಉ. ೭ ಸೂಚನೆ). ೨. ವಿಷ್ಣು, [ಸಂ.] 

ಕುಶೇಶಯಗರ್ಭ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: 
ಆ ಮಹಾಪ್ರಕಾಶಮಂ ಕುಶೇಶಯಗರ್ಭಂ ನೋಡಲ್ಲ ಳ್ಳಿ ಬಳ್ಳುತ್ತುಂ 
(ಜಗವಿ ೧-೪೭ ವ). [ಕುಶೇಶಯ + ಗಢ 

ಕುಶೇಶಯನಯನ (ನಾ). ಕಮಲದಂತೆ ಕಣ್ಣುಗಳನ್ನುಳ್ಳವನು; 
ಕಮಲಾಕ್ಷ; ಕೃಷ್ಣ: ರಂಜಿಸಿದಂ ಶೈಶವದೊಳಾ ಕುಶೇಶಯನಯನಂ 
(ಜಗವಿ. ೩-೩೪). (ಕುಶೇಶಯ + ನಯನ] 

ಕುಶೇಶಯಲೋಚನ (ನಾ). ಎ ಕುಶೇಶಯನಯನ: ಶೈಶನದೊಳ 
ಬಲೆಯರ್ಗೆ ಕುಶೇಶಯಲೋ ಚನನ ಮೂರ್ತಿ ಪಡೆದುದು ರಾಗಾವೇಶಮಂ 
(ಜಗವಿ. ೩-೭೧). [ಕುಶೇಶಯ + ಲೋಚನ] 

ಕುಶೇಶಯಶರ (ನಾ). ಕಮಲವನ್ನೇ ಬಾಣವಾಗಿ ಉಳ್ಳವನು; 
ಕಾಮ: ಈ ಶಶಿಮುಖಿಯುದ್ದೇ ಶಿಸಿ ನಿನ್ನನೆ ಕ್ಲೇಶಪಡುವಳು ಕುಶೇಶಯ 
ಶರೆನಿಂ (ಶಾಕುಂತ. ೩೯ ಅಡಿ). [ಕುಶೇಶಯ* ಶರ) 


1 ಕುಶ್ರಮ 


ಕುಶ್ರಮ (ನಾ). ಭೂಮಿಯ ; (ಲೋಕದ) ಆಯಾಸ: ಚೆಳೆಸಿರಿಯ 
ಭರಭಾರಿ ಕುಶ್ರವುಸಘ ವೈರಿ... ಕಾವೇರಿ ಭೋರ್ಗಕೆದೆಸೆದುದು 
(ಭಾವಚಿಂ. ೨-೭). [ಸಂ.] 

ಕುಶ್ರೀ (ಗು). ೧. ಕುರೊಪಿಯಾದ ; ಅಂದಗೇಡಿಯಾದ: ಆ ರೂಪ 
ವನ್ನು ಹಿಡಿದು ಕುಳಿತಳು ಈ ಕುಶ್ರೀ ಬಾಲಿಕೆ (ಇಪ್ಪಕ. ೪೩೫). (ನಾ). 
೨. ಕುರೂಪ; ಅಂದಗೇಡಿತನ : ಮುಕ್ಕಾಲಿಗಿಂತ ಮಿಕ್ಕು ಜನಕ್ಕೆ 
ಸೌಂದರ್ಯ ಬೋಧವೇ ಇಲ್ಲ ಮತ್ತು ಕುಶ್ರೀ ಎಂಬುದು ಆವರಿಗೆ 
ಎಳ್ಳಷ್ಟೂ ಪೀಡೆಗೊಡದು (ಇಪ್ಪಕ. ೨೩೨). [ಸಂ.] 

ಕುಶ್ರುತ (ನಾ). ದೋಷಯುಕ್ತವಾದ ಜ್ಞಾನ: ಕುಮತಿ ಕುಶ್ರುತ 
ವಿಭಂಗ ಮತಿ ಶ್ರುತ ಅವಧಿ ಮನಃ ಪರ್ಯಯ ಕೇವಲ ಜ್ಞಾನವಿಕಲ್ಪದಿಂ 
ಜ್ಞಾನಮಸ್ಟವಿಧಂ (ತತ್ತ್ವಪ್ರ. ೧೭). [ಸಂ.) 

ಕುಷ್‌ ಬಾಷ್‌, ಖುಷ್ಬಾಸ್‌ (ನಾ). ಸ್ಟೇ ಚ್ಛಾಚಾರಿ (?): 
ಗ್ರಾಮಾಂತರಗಳಲ್ಲಿ ರೈತ ಪ್ರಜೆಗಳು ವರ್ತಕರು ಇತರ ಕುಷ್‌ಬಾಷ್‌ 
ಜನಗಳು ಲೈಸೆನ್ಸ್‌ ಇಲ್ಲದೆ ಬಂದೂಖುಗಳನ್ನು ... ಇಡಕೂಡದೆಂದು 
(ಗ್ರಾಮಾಕ. ೧೫೭). ಖುಷ್ಪಾಷ್‌ : (ರೈರ೯ಗೆ. 11, ೫೫೩). [1) 

ಕುಷರಥ (ನಾ). ಒಂದು ಸಸ್ಯದ ಹೆಸರು: (ಮೈಡಔಗಿ. ೩೧-೬೦೩). [1] 

ಕುಷಿ "ಖುಶಿ? ನೋ. 

ಕುಷ್ಠ, ಖುಷ್ಟಿ (ನಾ). ಮಳೆಯ ನೀರಿನಿಂದ ಬೆಳೆ ಬೆಳೆಯುವ ಭೂಮಿ; 
ಕಾಡಾರಂಬ : ನಾಲ್ಕು ಎಕರೆ ಕುಪ್ಪಿ ಜಮಾನು ಲಸ್ಷ್ಮೀನಾರಣಪ್ಪ 
ನವರ ಕೈವಶವಾಯಿತು (ಶಾಯಿಕ. ೬). ಖುಷ್ಕಿ: ನನಗೇ ನಲ 
ವತ್ತೈದು ಖುಷ್ಕಿ ಇದೆ (ಬೆಸ್ತಕ ೨೫); ಖುಷ್ಕಿಯ ನೆಲವಾಗಿಯೇ ಇದ್ದರೂ 
ಇರಲಿ (ಮಹಾಗ. ೧೯೧). "ತರಿ? ಪರಾ. 

[+ ಪಾರ. ಹಂ. ಮರಾ. ಖುಷಿ") 
ಕುಸ್ಕಿಸಾಗುವಳಿ (ನಾ). ಹೊಲದ ಬೇಸಾಯ : (ಕೈಸ್‌ಗೆ. 11, ೫೫೪). 
[ಕುಷ್ಠ * ಸಾಗುವಳಿ] 

ಕುಪ್ಪ (ನಾ). ೧.೭ ಕುಷ್ಕ : *ಪಾದಸ್ಫೋಟಃ ವಿಪಾದಿಕಾ ಈ ೨ ಕಾಲು 
ತಳವಡದಿಹ ಕುಸ್ಟದ ಪೆಸರು? (ನಾಚರಾ. ೧೧೯). ೨, ಕುಷ್ಕ 
ರೋಗವುಳ್ಳವನು: ಕುಷ್ಟರಾಗಿ ಹಸ್ತಪಾದ ನಷ್ಟರಾಗಿಯಿರಲು 
(ಸುಸಾರ. ೮೬-೫). [« ಸಂ. ಕುಸ್ಮ] 

ಕುಷ್ಟಗುಲ್ಮ (ನಾ). ಗುಲ್ಮಕ್ಕೆ ಕುಷ್ಕಹಿಡಿಯುವ ಒಂದು ರೋಗ: 
ಕೆರಕುಂ. ತುಜಿ ಕುಷ್ಪಗುಲ್ಮಂ ಹಿರಿದಕ್ಕುಂ ಪೆರ್ಚಿದಾಮದಿಂ 


(ಕಲ್ಯಾಕಾ. ೪-೬). [ಕುಷ್ಟ + ಗುಲ್ಮ] 
ಕುಸ್ಟಿಗ (ನಾ). ಒಂದು ಜಾತಿಯ pe ಕುಂಟಿಗ; ಕುಸ್ಟಿಗನಬಳ್ಳಿ: 
(ಕಿ). ? 


ಕುಷ್ಟೆ (ನಾ). ಕುಟ್ಟಿ. "ಕುಷ್ಟೆವೀಟರ್‌? ಪರಾ. 
[< ಸಂ. ಕುಷ್ಮ?] 
ಕುಷ್ಟೆವೀಯ್‌ (ಕ್ರಿ). ಕುಟ್ಟಿಹಿಡಿ; ಹುಳಿತುಹೋಗು : ಕುಷ್ಟೆವಿಟ್ದ 
ಬಿದಿರಂತೆ ಕುಲಕ್ಷಯಮಾಗುಗುಂ (ಎಕ, ೪111, ನಗರ, ೬೦-೧೫ ; 897). 
[ಕುಸೈ * ಬೀಟ] 
ಕುಷ್ಕ (ನಾ). ೧. ಒಂದು ಬಗೆಯ ತೊನ್ನು ರೋಗ; ಶ್ವೇತರೋಗ; 
ಶ್ವಿತ್ರ: *“ಕುಸ್ಮಮೆನೆ ತೊನ್ನು * (ಮಂಗರಾ.೧೧೩-೨); ಹರಿಯ ಕೈಯಲು 
ಹೋಗದಿಹ ದುರ್ಧರದ ಕುಪ್ಮವನಂತಪಹರಿಸಿ (ಬಸವಪು. ೫೪-೭೦); 
ಸ್ಥಾವರವಿಷ, ಜಂಗಮವಿಷ, ಕುಷ್ಕ, ಅಪಸ್ಮಾರ .. . ಮುಂತಾದ 
ಕೋಗಗಳು (ಸಕವೈ. ೨೨). ೨. ಕುಷ್ಕರೋಗವುಳ್ಳವನು : ಕುನಖಿ 
ಕುನ್ಮ ಕುಶೀಲಕನು ಕುಬ್ಬನನು ... ಉಪ್ಪವಡಿಸುವ ಸಮಯದೊಳಿನಿ 
ಬರನು ಕಾಣ್ಫಿದು ಮಹೀಶರಿಗಂಗವಲ್ಲೆಂದ (ಕುವ್ಯಾಉ. ೩-೧೦೭), 


೧೯೭೫ 


೦ಎ 


ಶಾ 
ಲ 


ಕುಸಮಯ 


೩. ಒಂದು ಜಾತಿಯ ಔಷಧಿ ಸಸ್ಯ; ಕೊಳಂಜ; ಚಂಗಲಕೋಷ್ಕ: 
ರಾಶ್ಮೆಕುನ್ಮ ೦ ಬಜೆ ಫುಲಿಗಿಲಬೇರ್‌ ಏಿಪ್ಪಲೀಮೂಲಮಯ್ಯುಪ್ಪೆರಡೋವಂ 
ಪಾಲೆ ಬೇವಿಂಗತಿಬಜೆ (ಲೋಕೋಪ.'ಗ-೨೪೫). (ಸಂ... 

ಕುಷ್ಕಗಂಧಿ (ನಾ). ಒಂದು ಔಷಧಿ ಸಸ್ಯ: “ಕುಸ್ಮಕಂದಃ - ಕುನ್ಮ 
ಗಂಧಿ, ಚಿಕ್ಕೇಲಕ್ಕಿ ಹಸ್ತಿಕಂದ? (ಓಷಧಿ. ೩೭). [Xo.] 

ಕುಷ್ಠರೋಗ (ನಾ). ಎ ಕುಷ್ಠ ೧: ಆ ತಪೋನಿಧಿ ಕುಪ್ಮರೋಗಪರೀತ 
ಬೀಭತ್ಸೆಯಲಿ ಹುದುಗಿರೆಲು (ಕುವ್ಕಾಅ. ೧೬-೪೪) ; ಕುಷ್ಮರೋಗದವರು 
ಮೆಟರುಗಂಟನ ರೋಗದವರು ... ವಮನಯೋಗ್ಯರೆಂದರಿವುದು 
(ಸಕವೈ. ೨೫). [ಕುಷ್ಠ + ರೋಗ] 

ಕಂಷ್ಮಿ (ನಾ). ತೊನ್ನು ಹಿಡಿದವನು; ಕುಷ್ಕರೋಗಿ: ಒಬ್ಬ ಕುಸ್ಮಿ 
ಯನ್ನೂ . ೬ ಗುಣಪಡಿಸಿ (ಗೊಲ್ಲೊಥಾ. 1೪ ಮುನ್ನುಡಿ). 

[ಸೆಂ. ಕುಷ್ಮಿನ್‌] 

ಕುಷ್ಮಿಕೆ (ನಾ). ಕರುಳು; ಅಂತ್ರ: ರೋಮಾಜಿನ ಕುಷ್ಮಿಕೆಗಳ್‌ 
ಕೋಮಲವತಿರಭಸ [ವೇಗಮಾನ] ವಿಲಾಸೋದ್ದಾಮಂ ದಂಡನಿರಕ್ಷಣ 
ರಾಮಸಸಂ ನಿಷಮಮಾನ ನೆಯನೋತ್ಥಾನಂ (ಅಶ್ವಶಾ, ೩-೪೧); 
ಸ್ಥೂ ಲಾಜಿನ ಕುಷ್ಠಿಕೆ ರೋಮಾಳಿಗಳಂ (ಅಶ್ವಶಾ. ೩-೪೪). 

[ಸಂ. ಕುಷ್ಮಿಕಾ) 

ಕುಷ್ಮಾಂಡಕೆ (ನಾ). ಕುಂಬಳ; ಕುಂಬಳಕಾಯಿ. 

ಕುಸ "ಕುಸು? ನೋ. 

ಕುಸೆಂಗ (ನಾ). ಕೆಟ್ಟಿಸಹವಾಸ. [ಸಂ.] 

ಕುಸಂಧಿ (ನಾ). ೧. ಇಕ್ಕಟ್ಟಾದ ಸ್ಥಳ, ಸಂದಿ. ೨. ಅಶುಭವಾದ 
ಗ್ರಹಯೋಗ. ೩. [ವ್ಯಾಕ] ಅಸಾಧುವಾದ ಸಂಧಿ. [ಸಂ.) 

ಕುಸಂಬಿ "ಕುಸುಂಬೆ' ನೋ. 

ಕುಸಂಸ್ಕಾರ (ನಾ). ಕೆಟ್ಟಿ ಸಂಸ್ಕಾರ: ಆದಕೊಳಗೆ ಸ್ವಲ್ಪಮಾತ್ರವೂ 
ಕುಸಂಸ್ಕಾರವಿರಲಿಲ್ಲ (ನಿಬಂಧ. 1, ೩೮); ಎಷ್ಟೊಂದು ಕುಸಂಸ್ಕಾರಗಳು 
ಆ ಬಾಲಿಕೆಯರ ಮೇಲೆ (ಥೇಮ್ಸಗಂ. ೧೪೩). [ಸಂ.3 

ಕುಸಕ, ಕುಸುಕ್ಕ (ನಾ). ಉಪ್ಪರಿಗೆಯ ಮೊಗಸಾಲೆ (7) : ಸುಕರ 
ಹೇಮದ ಕಲಶ ರುಲ್ಲಿಯ ನಿಕರದಿಂ ದಿವ್ಯಾಂಬರದಿ ಕೌತುಕವ 
ಬೀಜಂದುವಾ ಪುರದ ಕುಸಕಗಳು ಕಂಗಳಿಗೆ (ಸನತ್ಯು. ೧೩-೩೦); 
ಮಾಳಿಗೆ ಕುಸಕ ಚಪ್ಪರ ಮನೆ ಮಾಡಗಳೋಳಿಯ ಮೇಲೆ ಬಾಲೆಯರು 
(ಕುರಾಸಾಂ. ೩೧-೨೯); ಇತ್ತರದೊಳಗೊಪ್ಪುವ ಕುಸಕಗಳಿಂದತ್ಮಂತವೀಧಿ 
ಮೆಆಕಿದವು (ಅನಂಚ. ೨೫-೯೧). ಕುಸುಕ್ಕ: ಚಾರು ನೆಲೆವಾಡಗಳ 
ಕುಸುಕದ ಭಾರೆನಣೆ ಮಿಗೆ ನಗರವೆಸೆದಿರೆ ಕಂಡು ಬೆಜಗಾದ 
(ಮೈರಾಕಾ. ೧೨-೨೨); ಮುಂಗಡೆಯ ಬಾಗಿಲ್ವಾಡದೆಡೆಯ ಕುಸು 
ಕದಲ್ಲಿ ನಿಂದಾ (ಭರಚ. ೩-೧೮). [?] 

ಕುಸಕಚಪ್ಪರ (ನಾ). ಇಳಿಜಾರಾದ ಛಾವಣಿ, ಚಪ್ಪರ: 
ಒಪ್ಪವ ಕುಸಕಚಪ್ಪರದಿ ಸತಿಯರಿರ್ದೊಪ್ಪೆ ವನೇನ ಬಣ್ಣಿಪೆನು 
(ಅನಂಚ. ೧೩-೪೨), .[ಕುಸಕ + ಚಪ್ಪರ] 

ಕುಸುಕುಸ "ಕುಸು? ಪರಾ. 

ಕುಸಗುಟ್ಟು "ಕುಸುಗುಟ್ಟು' ನೋ. 

ಕುಸಗೆ (ನಾ). ೧. ನಾಯಿ; ಸೊಣಗ: ನಮ್ಮ ಮನೆಯ ಕುಸಗೆ 
ಎಲ್ಲಿಯೋ ಹೋಗಿದೆ (ಕೂಢಿ). ೨. ನಾಯಿಯನ್ನು ಕರೆಯುವಾಗ 
ಬಳಸುವ ಮಾತು: ಕುಸಗೆ ಕುಸಗೆ (ರೂಢಿ). (2) 

ಕುಸಮಯ (ನಾ). ೧. ಕೆಟ್ಟ ಮತ; ದುಷ್ಟ ಸಿದ್ಧಾಂತ: ಕುಸಮಯ 
[ಪಾಠಾಂ. ಕುಸುಮಶರ] ಮದವೇದಂಡ ಕಂರೀರವ ಬಸವ 
(ಬಸಪು. ೪-೧೯). ೨. ಕೆಟ್ಟ ಕಾಲ; ಅವೇಳೆ. [ಸಂ.] 


[ಸಂ.) 


ಕುಸರಿ ೧೯೭೬ ಕುಸಿ 
ಕುಸರಿ (ನಾ). ಒಂದು ಬಗೆಯ ಬೀಜ: ಬರಗಾಲದ ಆಹಾರ . . xl ಜವಗುಂದಿ ತಲೆ ಕುಸಿದು ನಡೆಗೆಟ್ಟು (ಹ ಡ ಕಾ. ೧೨-೭), ಅವನಿ 
ಬಿದಿರಕ್ಕಿ, ಗೋದಿಬಾರ್ಮೊಂಡ, ೪ ಕುಸರಿ: ಅಡವಿ ರಾಜಗೀರಿ ಕುಸಿದುದು ನೆರೆದ ಸೇನೆಯ ಹವಣಿಗೆ (ಕುವ್ಯಾದ್ರೋ. ೯-೨೫) ; ನೀನಂಜ 


(ಕಭಾಗೆ. ೧೧ ಪರಿ), . 
ಕುಸಲ್‌ "ಕುಸುಬಲು' ನೋ. 
ಕುಸಲ (ನಾ). ೧. ಚಾತುರ್ಯ; ಕೌಶಲ: *“ಕುಸಲಮೆ ಕೌಶಲ್ಯಂ” 

(ಚತುನಿ. ೧೧೯); ವಸುಮತಿಯ ಶಿವಭಕ್ತರೆಸಗುವ ಕುಸಲದೊಯ್ಶಾ 

ರವನು ನಮ್ಮಾ ಮಸುಳಿಸಿದ ಮತಿಗಣಕಿಯಬಹುದೇ (ಪ್ರಭುಲೀ.೧೫-೧೩)- 

೨. ಕುಸುರಿ ಕೆಲಸ; ಚಿತ್ತಾರದ ಕೆಲಸ: ಹಸರ ಈ ಕಂಬಳಿಯ 

ಹಸನಿ ಗಂಗವ್ವ ಹಾಸ ಕುಸಲದಡ್ಡಣಗಿ ನಡುವಿಡ (ಲೋಕಗೀ, ೧೬-೮); 

ಕುಸಲದ ಗೆಜ್ಜೆ ಕೆಸರಾಯ್ತು (ಕನ್ನಜಾ. ೪೭೩). ೩, ಸೌಖ್ಯ; 

ಸಂತೋಷ: *ಕುಸಲ-ಕುಶಲ- ಸೌಖ್ಯ, ಸಂತೋಷ? (ತದ್ಭಕೋ. ೮); 

ಆ ಗುಬ್ಬಿ ಕುಸಲದ ನಗುವ ನಗತಾವ (ಗರತಿ. ೬೭) ; ದಸರೇಕ ತನರೀಗೆ 

ಕುಸಲದಿ ನಾ ಹೋದೆ (ಕನ್ನಜಾ. ೧೬೪). ೪. ಮಾಟ; ಮಾಯೆ : 

ಕೇಳ್ದ ಕಡೇಲೆಲ್ಲಾ ಇದು ದೇವರ ಕುಸಲ, ಸಾಂತಿ ಕುಸಲ ಅಂತ್ಲೇ 

ಬಂತ್ಯಣವ್ವಾ (ಹುಟ್ಟಿಹ. ೧೩೪). [ಆ ಸಂ. ಕುಶಲ] 
ಕುಸಲಂಬೆಜು (ಕ್ರಿ). ಸಂತೊನಪಡು; ನಲಿ: ಕುಸಲಂಜಿತ್ತುಣಕೆ 

ಯಾಳುತಿರ್ದು ಪದಿನಾಡಾಖ್ಕಾತ ಭೂಭಾಗಮಂ (ಎಕ. 1೪, ಎಳಂದೂ. 
[ಕುಸಲ + ಪೆಜು,] 


[4 ಮರಾ. ಕುಸರೀ] | 


೧-೪೨; 1654). 

ಕುಸಲಕ್ಕಿ "ಕುಸುಬಲಕ್ಕಿ' ನೋ. 

ಕುಸೆಲಿಸು (ಕ್ರಿ). ಕುಶಲತೆಯನ್ನು ಕಾಣಿಸು; ಕೌಶಲ್ಯ ತೋರಿಸು: 
ಹಸೆಯ ಬರೆಯೋರು ಕುಸಲಿಸಿ ಬರಿರಮ್ಮಾ ಸಣ್ಣ ಮುತ್ತಿನ ತಳಿ ಕೊಡಿ-ಈ 
ಮನೆಯ ಸಿಸು ಕುಳ್ಳಿರುವ ಜಗಲಿಗೆ (ಹಳ್ಳಿ ಬಾ. ೫೭). [ಕುಸಲ * -ಇಸ್ಕು] 

ಕುಸಲೆ (ನಾ). ಚದುರೆ; ಚತುರೆಯಾದವಳು; ಕುಶಲೆ: ಬಿಸಿಲ 
ಕಳೆದು ಸಂಜೆನೆಣ್‌ ಕುವಲಯ ಲಕ್ಷ್ಮಿಗೆಸೆವ ಬೆಳ್ಡಿಂಗಳನುಡಿಸ ಎಸಕದಿ 
ದುಗುಲನುಡಿಸಿದಗಳೊರ್ವಳು `ಕುಸಲೆ ಪೊಂಬ ಟ್ಟಿ ಯನುಳಿದು 
(ನಾಗಕು. ೨೭-೨೫). [< ಸಂ. ಕುಶಲಾ) 

ಕುಸಳಿ (ನಾ). ಸಾಧು; ಸಂತ (?): ಖಣ್ಣಸ್ಬುಟಿತ ನವ ಕರ್ಮಕ್ಕುಂ 
ಯೋಗಿನಿಯರ ಕುಸಳಿಯರೆ ಸಂನ್ಮಾಸಿಗಳ ಆಹಾರದಾನಕ್ಕಂ 
(ಎಕ. ೪11, ಶಿಕಾರಿ. ೧೭೦-೧೮; 1068). (2) 

ಕುಸಾಲೆ, ಕಸಲೆ, ಕಸಾಲ್ಕೆ (ನಾ). ಒಂದು ಬಗೆಯ ಸೊಪ್ಪು. 
"ಕಿಟುಕುಸಾಲೆ? ಪರಾ. ಕೆಸಲೆ: (೪). ಕಸಾಲೆ,. "ಕಿರುಕಸಾಲೆ' 
ಪರಾ. (2) 

ಕುಸಿ (ಕ್ರಿ). ೧. ಕುಗ್ಗು; ಕುಂದು; ಶಕ್ಕಿಗುಂದು; ಕ್ಷೀಣಿಸು: 
“ಕುಸಿ ಕ್ಷೀಣತ್ವೇ, ಕವಾಟಿಶಲಾಳಾಯಾಂ ಚ .(ಶಮಧಾ); *ತಟಕ್ಸಿದ 
ನೆಂದು ಕುಸಿದಂ? (ಶಮದ. ಪರಿ. ೫); ಕಣ್ತುಮುಟ್ಟುಸಿರ್‌ ಕುಸಿದು 
* ** ಜೋಲ್ಡನಭಿಮನ್ಮು (ಪಂನಭಾ. ೧೧-೧೦೪) ; ಬೆಕ್ಕಂ ಕಂಡಿಲಿ 
ಯಂತುಸಿರ್‌ ಕುಸಿದು ಕುನುಂಗಿ ( ಸುಕುಮಾ. ೨-೨೦) ; ಕುಸಿದ ಹರುಷದ 
ಕೊರಗಿದಾನನದ (ತೊರರಾ. ೬-೧೨-೧). ೨. ಹಿಂದೆಗೆ; ಹಿಮ್ಮೆಟ್ಟು ; 
ಸೋಲು: ಆಹವಡೊಳ್‌ ಕುಸಿದು ಪೆಅಪಿಂಗಿ ಪೇಟ್‌ ಮಾನಸರೇ 
ನಿನ್ನೂಜು ವರ್ಷಮಂ ಬಟ್ಟಪರೇ (ಪಂಪಭಾ, ೧೨-೧೭೬) ; ಯುದ್ಧೆ 
ರಂಗಡೊಳ್‌' ಕುಸಿಯದೆ (ಗದಾಯು. ೪-೫೯) ; ತಳಾಜನಂ ಕಂಡ 
ಕಳ್ಳನಂತೆ ಕುಸಿದಂ (ಧರ್ಮಾಮೃ. ೩-೩೫); ಕಲಿತನಂ ಫೊಣರ್ದಲ್ಲಿ 
ಕುಸಿಯದಿರ್ಪುದೆ (ಜೀವಸಂ. ೨೨-೪೦) ; ಮೇಲುಗೈ ನೀನಾದೆ ಕುಸಿದರು 
ಪಾಂಡುನಂದನರು (ಕುವ್ಯಾಸ. ೧೩-೭೦). ೩. ಜರಿ; *ೆಳಕ್ಕೆ ಇಳಿ; 
ತಗ್ಗು: “ಕುಸಿಯೆನೆ ಜರಿದುದು ? (ಧಾರನ. ೫೬) ; ಸುರರೆಲ್ಲಂ ಬಡಗಲು 
ನೆರೆದಿರಲಾ ದೆಸೆ ಕುಸಿದು ಕೆಂಕ ನೆಗೆದೊಡೆ (ಸಮ ಪ.. ೧೦-೧೧೧) ; 


20 


98 


43 


ದಳುಕದೆ ಕುಸಿದ ತಲೆಯನು ನೆಗೆದು ನಲ್ಲಳೆ' ಹೇಳು ಹೇಳೆಂದ 
(ಸಾಳ್ವಭಾ. ೯-೪೪), ಆವನ ಜಂಘಾಬಲವೇ ಕುಸಿಯಿತು (ಕಂಬಹು. ೫೧); 
ನಿಂತ ಹಾಗೇ ಅಪ್ಪಾಜಿ ಕುಸಿದುಬಿಟ್ಟಿರು (ಚಿಕ್ಕದೇ. ೨೫೫).೪. ತಗ್ಗಿಸು; 
ಜಾರಿಸು; ಬಾಗಿಸು : ಕೊರಲಂ ಕುಸಿಯುತ್ತು ಮುತ್ತರಿಸಿದ ಕುದುರೆ 
ಯಂತೆ ಮೋಜಕಿಯಂ ನೆಗಪುತ್ತುಂ (ಧರ್ಮಾಮೃ. ೫-೧೩೬) ; ಕರಿಫಟಿ 
ಗಳುಪ್ಪರಿಸೆ ಜಗ್ಗನೆ ಜರಿದು ನಿಂದವು ಕುಣಿವ ಕುದುರೆಗಳುರಕೆ ಕಬ್ಬಿಯ 
ಕುಸಿದು ಕಕ್ಕರಿಸಿದವು ಭೀತಿಯಲಿ (ಕೊರರಾ. ೧-೧೭-೪). ೫. ತಡೆಹಿಡಿ; 
ನಿರೊೋಧಿಸು: ಪರಿವ ಕಟಾಕ್ಷಂಗಳನೋಸರಿಸುತ್ತುಂ ನಿಮಿರ್ವ 
ಸುಯ್ಗಳಂ ಕುಸಿಯುತ್ತಂ (ಆದಿಪು. ೪-೫೦); ಅಪತೃಷ್ಣೆಯಂ ಕುಸಿದು 
'ಮಾಣಿಸುವಯ್ದುಮಣು ವ್ರತೆಂಗಳಂ (ಅದಿ. ೬-೭). ೬. ಕೇಳು; 
ತೆಗೆ; ಉತ್ಪಾಟಿಸು: ಪುಸಿಬಸನಮೆಂಡು ಕೆಲಬರ್‌ ಕುಸಿವರ್‌ 
ನಾಲಗೆಯನಿಕ್ಕುಟಕೊಳ್‌ (ಆದಿಪು. ೫-೮೭); ಪುಸಿ ನಾಲ್ಕು ಮಾಲಟಕ್ಕಿ 
ಯಾಗಿಯುಮುಸದೃಶಗುಣ ಕಲ್ಪವೃಕ್ತಮಂ ಬೇರಿಂದಂ ಕುಸಿಗುಂ ಪುಸಿ 
ದೊಡವಂ ತಾಂ ಕುಸಿದಾಳ್ಗುಂ ನೆಟ್ಟಿನುಗ್ರ ನರಕಾರ್ಣವದೊಳ್‌ 
(ಜೀವಸಂ. ೧೩೮-೫). ೬. ಚಿಮ್ಮು; ಹೊಮ್ಮು (?) : ರಸದೊಳ 
ಮರ್ಕೆ ಬಿನ್ನಣದೊಳೊಟ್ಬಿಜೆ ಮಾತಿನ ರೀಶಿಯೊಳ್‌ ಚಲಂ ಕುಸಿವ 
ನಿಮಿರ್ಚುವೋಜೆಯೊಳುಬಾತ್ತತೆ.. . ಪೊಸದೇಸೆಯೊಳೊಂದಿದ 
ಮಾರ್ಗಮೊಳ್ಳುವೆತ್ತೆಸಿದಿರೆ ಪೇಟ್ಮುರಂಜಿಸದೆ (ಸು ಕುಮಾ. ೧-೪೪). 
೮. [ಗಣಿತ] ಗುಣಿಸು; ಗುಣಾಕಾರ ಮಾಡು: “ಅರಂಕು, ಕುಂಕು, 
ಕುಸಿ... ಇಂತಿನಿತುಂ ಗುಣಿಸೋದಕ್ಕೆ ಹೆಸರು? (ವ್ಯವಹಾ. ೧೧-೮). 
ಕುಸಿಕುಸಿದು (ದ್ವಿರುಕ್ಕಿ) ೧. ಕುಗ್ಗಿಕುಗ್ಗಿ; ಜರಿ ಜರಿದು: ಕುರು 
ಕುಲತಿಲಕಂ ಕುಸಿಕುಸಿದು ಮೆಲ್ಲಮೆಲ್ಲನೆ ನಡೆದಂ (ಗದಾಯು. ೪-೧೭). 
ಕಾಲಿಡಲೆಡೆಯಿಲ್ಲದೆ ಹೆಣಗಳನ್ನು ಮೆಟ್ಟಿ ಮೆಟ್ಟಿ ಕುಸಿಕುಸಿದು ಮುಂದು 
ವರಿಯುತ್ತಿ ದ್ದನು (ಭಾಮಣಿ. ೫೧). ೨. ಬಾಗಿಬಾಗಿ; ಹೊರಹೊರಳಿ : 
ಚಾರುಚಲನ್ನಯನ ತ್ರಿಭಾಗದಿಂ ಕುಸಿಕುಸಿದೆನ್ನನೀಕ್ಷಿಸುವಳ್‌ 
(ಕಾದಂಉ. ೮೯). ಕುಸಿದುಬೀಳು - ಕುಪ್ಪರಿಸಿ ಬೀಳು; ಉಡುಗಿ 
ಬೀಳು; ಜರಿದು ಬೀಳು: ಉತ್ಸಾಹಭಂಗಳ್ಳಿಂತಲೂ ದಾರಿಗಾಣದ 
ಕುತೂಹಲ ಕುಸಿದುಬೀಳುವಂತಾಗಿತ್ತು (ಕಮನೆ. ೧); ಕುಸಿದು 
ಬೀಳುತ್ತಿರುವ ಮನೆಗಳು ಸುಟ್ಟು ಕಪ್ಪಾಗಿ ಕಾಣುವ ಚಿಮಣಿಗಳು 
(ಯೋಧಪಫು. ೧) ; ಜಗದೊಳಗೊಬ್ಬನು ಮೇಲೆದ್ದು ನಲಿವಂದು ಒಬ್ಬನು 
ಕುಸಿದು ಬೀಳುವನು (ಇಂಚಾಪ, ೭೩-೫೧). 
[ದೇ ॥ ತುಳು. ಕುಸಿ; ತೆಲು. ಕುದಿ] 

ಕುಸ್ಕಿ (ನಾ). ೧. ಕೆಳಕ್ಕೆ ಜರಿಯುವುದು ; ಕುಸಿತ. "ಕುಸಿ 
ಗೊಳಿಸು” ಪರಾ. ೨. ಮನದ ` ಕುಗ್ಗು; ಉತ್ಸಾಹಹೀನತೆ: 
*ಕುಸಿ ಇತಿ ಭಯೇನ ಲಜ್ಜಯಾ ವಾ ಉತ್ಪ್ಸಾಹವಿಕಲಂ ಚೇತಃ? 
(ಶಬ್ದಾನು. ೪೪೧ ವ್ಯಾಖ್ಯಾ).. [ಆ ಕಾಸಿ] 

ಕುಸ್ಕಿ (ನಾ). ೧. ಬಾಗಿಲಿಗೆ ಹಾಕುವ ಅಗುಳಿ: ಕುಸಿ - ಕ್ಷೀಣತ್ವೇ, 
ಕವಾಟ ಶಲಾಕಾಯಾಂ ಚ (ಅಗುಳಿ) * (ಕಮಧಾ). ೨. ಸಟ್ಟುಗ; 
ಸೌಟು (?) : :ಕುಸಿಯಂಂ ಪುರಿಯೋಡುಕೋಡುಕಾವಲಿ ನುಲಿಯಂ 
'ಚೆಸಗೊಂಬರ್‌ ಪಿಡಿದಿರೆಯುಂ . . . ಜಗಕ್ಕೆ ಮಲಕೆಯಿಲ್ಲೆಂದಂ 
(ಅಟ್ಟಿಮ. ೧-೪೪). ಜಿ. (7): ಬಸವನನು ಹೂಡಿದನು ಗಾಣದ 
ಕುಸಿಯಕೊಂಡನು ಯಳ್ಳು ಹೊಯಿದನು ಹೊಸನೊರೆಯ ಮಾಗಿದೆಕ್ಣೆ 
ಯಕ್ಕುತ ಹಡಗಗಳತುಂಬಿ (ರೇವಕಾ. ೨-೨೬). [ಆ ಸಂ. ಕುಶಿ) 

ಕುಸ್ಕಿ "ಖುಶಿ? ನೋ. 


ಕುಸಿಕ 


ಕುಸಿಕ (ನಾ). ಉತ್ಸಾಹ ಕುಗ್ಗಿದವನು; ನಿರುತ್ಸಾಹಿ : ಕುಸಿಕಂ ಕುಸಿ 
ಇತಿ ಭಯೇನ ಲಜ್ಞಯಾ ವಾ ಉತ್ಸಾಹವಿಕಲಂ ಚೇತಃ ತದ್ವಾನ್‌ 
(ಶಬ್ದಾನು. ೪೪೧ ವ್ಯಾಖ್ಯಾ)- [ಕುಸಿ + -ಕ್ಕ] 

ಕುಸಿಕಿಆರ "ಕುಸುಕಿಆ? ನೋ. 

ಕುಸಿಕು "ಕುಸುಂಕು' ನೋ. 

ಕುಸಿಗಾರ (ನಾ). ಸಂತೋಷವನ್ನು ಹೊಂದಿದವನು; ಕುಷಿ 
ಯಾದವನು: “ಹರ್ಷಿತಾ, ಹೃಷ್ಟಃ, ಹೃಷಕಃ ಈ ೩ ಕುಸಿಗಾರಂ” 
(ಕಾಶಕೃ. ೬೧). [ಕುಸ್ಮಿ (ಆ ಖುಶಿ) + -ಗಾರ, (ಆ -ಕಾಜ)] 

ಕುಸಿಗುಟ್ಟು (ಕ್ರಿ). ಕೆಳಕ್ಕೆ ಅದುಮು; ಕೀಳ್ಲೊಳಿಸು: ಒಡೆಯನ 
ಕುಸಿಗುಟ್ಟ ಪರರ ಹೆಚ್ಚಿಸಿ ನಾಡೆ ನುಡಿವುದಧಮತನವಹುದು 
(ಭರಚ. ೨೪-೬೮), ಕಿಸುರದೆ ಹಳೆಯ ಕರ್ಮಗಳ ಕುಸಿಗುಟ್ಟುವುದೆ 
ತಾನೆ ನಿರ್ಜರೆ (ಭರಡ. ೬೮-೭೧). (ಕುಸಿ, + ಕುಟ್ಟು] 

ಕುಸಿಗೊರಲ್‌ (ನಾ). ಕುಗ್ಗಿದ ಕೊರಳು; ಗುಜ್ಜುಗೊರಳು : 
ಪಟ್ಟುಕ ಮೂಗಿನ ಮರವುಲಿವೊಟ್ಟಿಯ ಕುಸಿಗೊರಲ ಕೆಂಚುದೆಲೆನವಿರ 
(ಕಾವ್ಯಾವ. ಕುಸಿಗೊರೆಲಿಟ್‌ದೆರ್ದೆ ಪೊಜಂಟಿ ಬೆನ್‌. ಬಾತ 
ಬಸಿಅಡಂಗಿದ ಜಘನಂ (ಯಶೋಚ, ೨-೩೮); ಅದು ಕುಸಿಗೊರಲ್‌ 
(ಶಮದ. ೮೯ ಪ್ರಯೋ). (ಕುಸಿ + ಕೆೊರಲ್‌'] 

ಕುಸಿಗೊರಲ (ನಾ). ಕುಗ್ಗಿದ ಕತ್ತುಳ್ಳವನು; ಗುಜ್ಜುಗೊರಳಿನವನು: 
ಕಲ್ಲಿರ್ದೆಯಂ, ಕುಸಿಗೊರಲಂ ( ಭಾಷಾಭೂ. ೧೩೧ ಉದಾ); ಹೆಟ್‌ಗಾಲಂ, 
ನಿಡುಮೂಗಂ, ಕಂಸಿಗೊರಲಂ (ಶಮದ. ೭೬ ಪ್ರಯೋ); ಕುಸಿಗೊರಲಂ 
ಕುಸಿಗೊರಲಿ (ಶಬ್ದಾನು. ೩೨೮ ಪ್ರಯೋ). [ಕುಸಿಗೊರಲ್‌ + -ಅ,] 

ಕುಸಿಗೊರಲಿ (ನಾ). ಕುಗ್ಗಿದ ಕತ್ತನ್ನುಳ್ಳವಳು; ಗುಜ್ಜುಗೊರಳಿ 
ನವಳು: ಅವಳ್‌ ಕುಸಿಗೊರಲಿ[ಪಾಕಾಂ. ಲೆ] (ಶಮದ.`೮೯ ಪ್ರಯೋ) ; 
ಕುಸಿಗೊರಲಂ ಕುಸಿಗೊರಲಿ (ಶಬ್ದಾನು. ೩೨೮ ಪ್ರಯೋ). 

[ಕುಸಿಗೊರಲ್‌ + -ಇ್ಯ) 

ಕುಸಿಗೊಳಿಸು (ಕ್ರಿ). ಒಳಕ್ಕೆ ಸರಿಸು; ಒತ್ತಿಕ್ಟು: ನೊಸಲ ಬಾಲೇಂದು 
ವನು ಕರದಿಂ ಕುಸಿಗೊಳಿಸಿ ಜಾಹ್ಮವಿಯನೆಡೆಗೆಡೆಗೊಸರದಂದದಿ ಜಡೆಯೊ 
ಳೌಕುತ (ಅಂಬಿಕಾ, ೨೯-೨೯), (ಕುಸಿ * ಕೊಳ್‌, + -ಇಸ್ಕು] 

ಕುಸಿತ (ನಾ). ೧. ಕೆಳಕ್ಕೆ ಇಳಿಯುವಿಕೆ; ಕುಸಿಬೀಳುವಿಕೆ; 
ಜರಿಯುವಿಕೆ : ಭೂವಿಯ ಕುಸಿತದಿಂದಾಗಿ ಗೋಡೆ ಬಿರುಕು ಬಿಟ್ಟಿತು 
(ರೂಢಿ). ೨. (ಧಾರಣೆ ವಾಸಿಯಲ್ಲಿ) ತಗ್ಗುವಿಕೆ; ಇಳಿತ: ಬೇಡಿಕೆ 
ಕಡಮೆಯಾದುದರಿಂದೆ ಬೆಲೆಯಲ್ಲಿ ಒಮ್ಮೆಲೆ ಕುಸಿತ ಕಂಡುಬಂತು 
(ರೂಢಿ). [ಕಂಸಿ, + -ತ್ಮ] 

ಕುಸಿದಲೆ (ನಾ). ಭಾರದಿಂದ ಬಗ್ಗಿದ ತಲೆ; ಕುಸಿದ ತಲೆ: ಕಳಿದ 
ಹೂವಿನ ತೊಡಬೆಯೋ ಕುಸಿದಲೆಯ ಬಿಟ್ಟಿಯ ಭಾರವೋ ನಿರ್ಮುಳನ 
ಚಿತ್ತದ ಖತಿಯೊ... ಕೈಗಳ ಉಳಿವುಪಾಯದ ಜೋಡ ತೊಟ್ಟುದು 
ಪಾಂಡುಸುತಸೇನೆ (ಕುವ್ಯಾದ್ರೋ. ಓ೬-೩೮). [ಕುಸ್ಕಿ + ತಲೆ] 

ಕುಸಿಜಿಸ್ಟಿ "ಕುಸಿವಿಷ್ಟೆ' ನೋ. 

ಕುಸಿಬೀಳು (ಕ್ರಿ). ಕುಸಿದುಬೀಳು ; ಜರಿದು ಬೀಳು; ಕುಪ್ಪರಿಸು ; 
ಅದು ಒಮ್ಮಿಂದೊಮ್ಮೆ ನೆಲಕ್ಕೆ ಕುಸಿಬಿಶ್ತು: (ಮುಂಬಯಿ. ೫-೧೨೮) ; 
ನಿನ್ನ ಚರಿತದ ಒಂದು ಮಗ್ಗಲು ನಿನ್ನೊಡನೆ ಕುಸಿಬಿತ್ತು 
(ಹಾಡುಪಾ. ೪೬-೫); ದೊಡ್ಡೆ ಕುತ್ತಿನೊಳಗೆ ಕುಸಿಬಿದ್ದಿ ನೆ 
(ಜಮಿಾನ್ಹಾ. ೫೦). [ಕುಸಿ + ಬೀಳ್ಕು (ಆ. ಬೀಟ್‌,)] 

ಕುಸಿಯತರ (ನಾ). ಇಳಿಜಾರು ಭೂಮಿ (?) : ಮೂವರು ಅಡಿಗಳು 
ಅವರಿಗೆ ಬಿಟ್ಟ ಬಾಳು ಕಂಬಳಗದ್ದೆ ಕುಸಿಯತರದ ಗದೆಗಳು ೫ ಒತ್ತಿನ 
ತಂಬು ೧. (ಸೌಇಇ. 22-ಟ,. ೪೭೩೦-೪೬ ; 1482). ೧) 


೨೧೦) ; 


೧೯೭೭ 


ಹ 
ಐ 


43 


ಕುಸಿಹಾಲೆ 


| ಕುಸಿಯಾಗು (ಕ್ರಿ). ಕೆಳಗೆ ಬಾಗಿರು ; ಕುಳ್ಳಾಗು : ಹುಲ್ಲಿನ ಮಾಡು 
ಕುಸಿಯಾಗಿದ್ದುದರಿಂದ ಜಗಲಿ ಕಿರುಜಗಲಿಗಳಲ್ಲಿ ಕವಿದಿದ್ದ ಅರಗತ್ತಲೆ 
ಯಲ್ಲಿ (ಮಲೆಮ. ೫೯). [ಕುಸಿ + ಆಗು] 
ಕುಸಿಯಿಸು(ಕ್ರಿ).ಕುಸಿಬೀಳುವಂತೆ ಮಾಡು; ಕುಗ್ಗಿಸು; ಸೋಲಿಸು: 
ವಾದಿಮದಗಣೇನ್ನನನ್ತನ್ನ ವ'ಡನಾಂಕುಚ(ಶ)ದಿಂ ಕುಸಿಯಿಸೆ 
(ಇಆ. ಭಗ, ೨೧೩-೫೪; 10ನೆಯ :ಶತ) , ಆಟಿಲಿಂ ಪಲವುಪವಾಸಂಗಳಿ 
ನೋವದೆ ದೇಹಮಂ ಕರಂ ಕುಸಿಯಿಸುತುಂ(ಧರ್ಮಾಮೃ.೩-೨೭೮); ಬಳಿಕ 
ತೆರೆಯ ನಡಪರಿಯಂತ ಕುಸಿಯಿಸಿ ಜಲಜಗಂಧಿಯರು ತೋಣಕಿದರು 
(ಭರಚ. ೧೩-೪೧); ಅಸಿನಡುವಿನ ಚನ್ನಮ್ಮನ ಸೊಬಗೀ ನಸುಧೆಯಸತಿಯ 
ರೆಲ್ಲರನ್ನು ಕುಸಿಯಿಸುವುದು (ಜಿನರಾ. ೧-೯೭). [ಕುಸ್ಕಿ 4 -ಇಸ್ಫು) 
ಕುಸಿಯೊತ್ತು (ಕ್ರಿ). ಕುಸಿಯುವಂತೆ ಒತ್ತು, ಅದುಮು: 
ಮದಹಸ್ತಿಯಂ ಭಯಂಗೊಳೆ ನೆಲಕಿಕ್ಕಿ ಕೋಡೆರಡುಮಂ ಕುಸಿಯೊತ್ತಿ 
ದರಾರ್‌ (ಗದಾಯು. ೯-೨೦) ; ಪುಸಿವಾರ್ತೆಯಂ ಪೇಟ್ಮನೀ ಪುಸಿವನಂ 
ಕುಸಿಯೊತ್ತಿ ಬಟ್ಟಿಯೊಳ ಪೆಟ್ಟಿಮೆಟಕದು ಬಳಸಿದ ದಸಿಯೊಳ್‌ತೆಗೆಯಿಂ 
(ಸುಕುಮಾ. ೭-೫ ವ). [ಕುಸಿ * ಒತ್ತು) 
ಕುಸಿರಿ (ನಾ). ಅಯೋಗ್ಯವಾದ ಸಿರಿ ಸೌಭಾಗ್ಯ: ಆಸವಳಿ 
ದುಲೂಪಿ ಚಿತ್ರಾಂಗಿಯರು ಕಾಣುತಂ ಬಸವಳಿದು ಧಾಶ್ರಿಯೋಳ್ಪಿದ್ದಳುತ 
» « « ಕುಸಿರಿಯಿನ್ನೇಕೆನುತ ತಲೆ ಬಸರುಗಳ ಹೊಯ್ಲಿನೋಳ್ಮಣಿಗಣ 
ಸರಂಗಳಂ ದೆಸೆದೆಸೆಗೆ ಪರಿದಿಡುಕಿ (ತುರಂಗ. ಆ೨-೩೦). [ಕ್ಯು ಸಿರಿ) 
ಕುಸಿರು "ಕುಸುರಿ' ನೋ. 
ಕುಸಿರುವೇದಿಳೆ (ನಾ). ಕುಸುರಿ ಕೆಲಸ ಮಾಡಿದ ಜಗಲಿ,--ವೇದಿಕೆ: 
ಹಸಿರು ಮುರಿವಂಥೊಂದು ತರುನಿನ ಕುಸಿರುನೇದಿಕೆಯೇರುತ 
(ಚಿಂತನ. ೧೮). [ಕುಸಿರು (ಎ ಕುಸುರಿ) * ವೇದಿಕೆ] 
ಕುಸಿರೆಲೆ (ನಾ). ನವಿರಾದ ಎಲೆ: ಸಸಿಯೊಂದು ಇಳಿಯುತಿದೆ ಆದರ 
ಕುಸಿರೆಲೆಯ ತುಂಬ ಕುಣಿವ ಹೆಣ್ಣು (ನವ್ಯಕಾ. ೩೪). 
[ಕುಸಿರು (ಆ ಕುಸುರಿ) * ಎಲೆ,] 
ಕುಸಿವಿಷ್ಟೆ, ಕುಶಸಿಷ್ಟೆ, ಕುಸಿಬಿಪ್ಟಿ, ಕುಸುಬಿಷ್ಟೆ (ನಾ). ಒಣಜಂಬ; 
ಒಣಹೆಮ್ಮೆ: ಕೆನೆಮೊಸರು ಇಲ್ಲದೆ ಅನ್ನದ ತುತ್ತು ಗಂಟಲಿಗೇ ಹೋಗುವು 
ದಿಲ್ಲ ಎನ್ನುವ ಕುಸಿವಿಷ್ಟೆಯ ಸ್ವಭಾವ. ಯಾರಿಗಾದರೂ. ಇದ್ದರೆ ಅಂಥವ 
ನಿಗೆ ಪ್ರವಾಸ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ (ನಂಟರು. ೧೧೮). 
ಕುಶಪಿಷ್ಟೆ;: “ದರ್ಪದ, ಪ್ರತಿಷ್ಠೆಯ, ಉಪೇಕ್ಷೆಯ, ತಿರಸ್ಕಾರ 
ಸ್ವಭಾವದ, ಕಟುವಿಮರ್ಶೆಯ, ಕುಶಪಿಷ್ಟೆ ಯ? (5೮೯೦111೦೪೪. ಇಂಳನಿ). 
ಕುಸಿಬಿಸ್ಟಿ : ಬಹಳ "ಕುಸಿಬಿಷ್ಟಿ ಯಾರು ಮಾಡುತ್ತಿರುತ್ತಾರೆ ಅವರು 
ಒಪ್ಪೋದು ಇಂತಹ ಹೆಣ್ಣುಗಳನ್ನೇ (ಸಂಧ್ಯಾರಾ. ೬೨). ಕುಸುಬಿಪ್ಟೆ: 
ಯಾಕೋ ಕುಸುಬಿಪ್ಟೆ ಜಾಸ್ತಿ ಅಗಿದೆ; ನಿಮ್ಮನ್ನು ತೃಪ್ತಿ ಗೊಳಿಸುವುದಳ್ಳೆ 
ಆಗೋದಿಲ್ಲ ಬಿಡಿ (ಕಂಗನಾ. ೪೯). [ಆ ಸಂ. ಕುಶ್ರವಿಷ್ಠ) 
ಕುಸಿನೆಯ (ಕ್ರಿ). ತಗ್ಗು ; ಕುಗ್ಗು : ದೆಸೆಯಿಂದೆ ದೆಸೆಯಾವ ತಾಣಕ್ಕೆ 
ಹೂಡಿದ ಹೊಸಮಸೆವೆತ್ತ ಖಡ್ಗದಲಿ ಕುಸಿವೆತ್ತು ಖಳನ ಮಸ್ತಕವ 
ಕೀಳ್ಬಡಿಸಿ ರಂಜಿಸೆ ಕಾಮದೇವ ನಿಟ್ಟಿಸಿದ (ಮೋಹತ. ೧೧-೬೬). 
[ಕುಸ್ಥಿ + ಪೆಜು,] 
ಕುಸಿಹ (ನಾ).= ಕುಸಿತ: ಇವು ತಿಳಿಯೆ ಸಡ್ಸಾವ ವಿಕೃತಿಗಳ್‌ ಜಾಯತೆಯೆ 
ತವೆ ಜನನಿಯುದರದಿಂ ಬರ್ಪುದು, .. ವರ್ಧತೆಯೆ ಬಳೆವ ಪಕ್ಷತೆಯೆ 
ಕುಸಿಹೆಂ ಸವಿನಶ್ಶತೆಯೆ ಕೆಡುವುದು (ಚೆಬಪು. ೫೮-೪೨). [ಕುಸಿ + -ಹ್ಮ) 
ಕುಸಿಹಾಲೆ (ನಾ). ಒಂದು ಜಾತಿಯ ಸಸ್ಯ; ಬಳ್ಳಿ: ಜ್ವರದವರಿಗೆ 
ಪಥ್ಮದ್ರವ್ಯಗಳು ಹುರುಳಿಕಟ್ಟು ... ಹಾಲುಸೋಕೆ ಕುಸಿಹಾಲೆಸೊಪ್ಸು 
(ಸಕವೈ. ೧೦೨). [ಕುಸಿ +: ಹಾಲ] 


ಕುಸೀದ 


ಕುಸೀದ (ನಾ). ೧. ಹಣವನ್ನು ಬಡ್ಡಿಗೆ ಕೊಡುವುದು. ೨. ಬಡ್ಡಿ | 
ಹಣದಿಂದ ಜೀವಿಸುವವನು: *ಕುಸೀದಂ, ವೃದ್ಧಿಜೀವನಂ- ಈ ೨ 
ಬಡ್ಡಿಯಿಂದ ಬಾಟ್ಜಿನಂ'' (ಹಲಾಯು. ೯೪-೪೧೮); * ಕುಸೀದನೆನೆ 
ಬಡ್ಡಿಯುಂಬಂ* (ಮಂಗರಾ. ೧೦೨-೧), ೩. ಹಣವನ್ನು ಇಟ್ಟು 
ಕೊಂಡು ಬಡ್ಡಿ ಕೊಡುವ ಸಂಸ್ಥೆ; ಬ್ಯಾಂಕು: ಈಗಿನ ಕಾಲದಲ್ಲಿ 
ಬ್ಮಾಂಕುಗಳಿವೆ. ಜನರು ಈ ಕುಸೀದಗಳಲ್ಲಿ ಹಣವನ್ನು ಇಡಪಿಡುವರು 
(ಮತಂಓ. ೫೦). [ಸಂ.] 

ಕುಸೀದಕ (ನಾ). ಬಡ್ಡಿಗೆ ಹಣಕೊಡುವವನು; ಸಾಲ 
ಕೊಡುವವನು: * ದ್ವೈಗುಣಿಕಃ, ವಾರ್ಧುಷಿಕಃ, ವೃದ್ಧ್ವಾಜೀವಃ, 
ಕುಸೀದಕಃ -ಈ ೪ ಬಡ್ಡಿಗುಡುವವಂ” (ಹಲಾಯು. ೯೩-೪೧೭); 
*ಕುಸೀದಕನು ವಾರ್ಧುಹಿಕ.. . ವೃದ್ಧ್ಯಾ ಜೀವನೆನೆ ಬಡ್ಡಿಗೊಡುವ 
ನಕ್ಕುಂ * (ಮಂಗರಾ. ೧೦೨-೧). [ಸಂ.7 

ಕುಸೀದಾಗಾರ (ನಾ). ಹಣವನ್ನಿಟ್ಟುಕೊಂಡು ಬಡ್ಡಿಕೊಡುವ 
ಸ್ಥಳ; ಬ್ಯಾಂಕು: ಕುಸೀದಾಗಾರ ಅಥವಾ ಬ್ಯಾಂಕುಗಳು 
(ಭಾರದ. ೩೫೭). [ಕುಸೀದ + ಆಗಾರ] 

ಕುಸೀದಿಕ (ನಾ). - ಕುಸೀದಕ : * ಕುಸೀದಿಕ - ಬಡ್ಡಿಯ ಕೊಟ್ಟು 
ಸಂಪನ್ನನಾದವನು * (ನಾಟಿರಾ. ಕಿ). [Aೆಂ.] 

ಕುಸು, ಕುಸ, ಗುಸ್ಕ, ಗುಸು (ನಾ). ಪಿಸುಮಾತನ್ನು ಸೂಚಿಸುವ 
ಒಂದು ಅನುಕರಣಶಬ್ದ. "ಕುಸುಗುಟ್ಟು' ಪರಾ. ಕುಸ. ಕುಸ 
ಗುಟ್ಟು' ಪರಾ. ಗುಸ್ಕ : (9). ಗುಸು: (೪). 

ುಸುಕುಸುು ಕಂಸಕುಸ, ಗುಸಗುಸ, ಗುಸುಗುಸು (ದ್ವಿರುಕ್ತಿ). 
ಮಕ್ಕಳು ತಮ್ಮಲ್ಲಿಯೆ ಕುಸುಕುಸು ಮಾತಾಡಿಕೊಳ್ಳು ತ್ತಿದ್ದರು (ರೂಢಿ). 
ಕುಸಕುಸ : (ಕಿ); ಇಂಗ್ಲಿಷ್‌ . , . ಸ್ಕೂಲಿನಿಂದ ಬಂದಿದ್ದಾನೆ ಅಂತ 
ಎಲ್ಲರೂ ಗುಸಗಸು (ಸ್ವಾಮಿಸ್ನೇ. ೧೭) ; ಸಸಿವದನೆಯರ ಮುಸಿಮುಸಿ 
ನಗೆಯ ಗುಸುಗುಸುಗಳಿಸಗಿರಲು (ಆನಂರಾ. ೧-೨೩-೨೬) ; ಹೆಂಗಸರ 
ಗುಂಪಿನಲ್ಲಿ ಗುಸುಗುಸು ಗುಜಗುಜ (ಸುವಸಂ. ೪೮) ; ಹೀಗೆ ಕದ್ದುಕದ್ದು 
ನೋಡಿ... ಗುಸುಗುಸು ಯಾಕೆ ಮಾತಾಡ್ತೀರಿ? (ಮೂರುದಾ. ೧೮೦). 
[ದೇ. ॥ ತಮಿ. ಕುಚುಕುಚು; ಮಲ, ತೆಲು, ಕುಸುಕುಸು; ತುಳು, 

ಕುಸುಕುಸು, ಗುಜುಗುಜು, ಗುಜ್ಜುಗುಜ್ಜು, ಗುಸುಗುಸು] 

ಕುಸುಂಕಜು "ಕುಸುಂಕುಜು' ನೋ. 

ಕುಸುಂಕು, ಕುಸಿಕು, ಕುಸುಕ್ಕು, ಕುಸುಗು (ಕ್ರಿ). ಕುಟ್ಟು; ಗುದ್ದು; 
ಬಾರಿಸು; ಹೊಡೆ: “ಕುಸುಕು, ಕುಸುಂಕು - ಘಾತನೇ'' (ಶಮಧಾ). 
ಕುಸಿಕು: ೨. (ಬಟ್ಟಿಯನ್ನು) ಮೆತ್ತಗೆ ಕುಕ್ಕು; ಸ್ವಚ್ಛಮಾಡು : 
ಬಟ್ಟೆಯನ್ನು ಮಡಿಮಾಡುತ್ತೇವೆಂದು .. . ಒಂಜೆರಡಾವೃತ್ತಿ ಕುಸುಕಿ 
ಹಿಂಡುವವರೂ ಇ ದ್ದಾರೆ (ಆಯ ೯ ಧ. ೧೦೨). ಕುಸುಕ್ಕು, : 
೧. ಮುಂದಲೆಯ ಪಿಡಿದು ಕುಸುಕಿ ಕೆಡೆಮೆಟ್ಟಿ (ಹಡಕಾ. ೧೩-೧೦) ; 
ವನಕರಿಯವೊಲು ಬರೆ ಕೈಗೆ ಕೈಯಿಕ್ಕಿರಡೆ ತೆಗೆದನು ಕುಸುಕಿದನು 
ಯಿಳೆಗಳಿಲೆಗೀಳ್ವಂತೆ (ಸಾಳ್ವಭಾ. ೧೨-೬೧) ; ಅಸಿಗಳಿಂದಿಜಕಿದು ಚಕ್ರ 
ದೊಳಿಟ್ಟು ಸಬಳದಿಂ ಕುಸುಕಿ (ಜೆಬಘು. ೪9-೩೨) ; ನಿನ್ನನ್ನು ಕೊಚ್ಚಿ 
ಕುಸುಕಿ ತೀರಿಸುವೆನು (ಸುಗು ಗಂ. ೬೧-೭). ಪಿ. ಬೀಸುವೊಗೆವ 
ಕುಸುಕುವ ಹಿಂಡಿ ಹಿಳಿನ (ಸಿದ್ಧರಾ. ೮೨೯). ೩. ಕುಸಿ; ಕುಗ್ಗು: 
ಬಿಸಿಲಿನಿಂ ಕಳವಳಿಸಿ ಕುಸು8 (ಹಮಚ. ೫೧) ; ವ್ಯಸನವ ಮಾಡದೆ 
ಮನದಿ ಕುಸುಕದಿರೆಲೆ ಪ್ರಿಯ ಬೆಸಸೀಗ ಹೋಗುವೆ (ಹಮಡ. ೬೯). 
ಕುಸುಗು : ೪. ಜಾರು; ಜಾರಿಬೀಳು : ವಸುಧೆಪಾಲಕರೆಲ್ಲ ವ್ಯಸನ 
ಕಪ್ಟಾಣ£ವದಿ ಕುಸುಗಿ ಮುಳುಗುತಲವರು (ಹಮಚ. ೨೧). 

(ದೇ. ॥ ತಮಿ, ಕುಚಕ್ಕು ; ತುಳು. ಕುರ್ಕಾವುನಿ; ತೆಲು, ಗುಂಜು) 


೧೯೭೮ 


ಲ 


15 


ಶು 
೦ 


45 


ಕುಸುಂಬೆ 


ಕುಸುಂಕುಲು, ಕುಸುಂಕಟು, ಕುಸುಕಟು, ಕುಸುಕುರು, ಕುಸು 
ಕುಲು (ನಾ). ೧. ಗಿಡುಬಳ್ಳಿಗಳಿಂದ ಒತ್ತಾದ ಸ್ಥಳ; ಇಡುಕುರು; 
ಹೊದರು: ಕುಬ್ಬಾಮ್ರಕುಜದ ಬೀಟಸ್ಕೊಂಬಿನ ಪಸುರೆಲೆಯ ಕುಸುಂಕು 
ಜತೊಳಗೆ .,. ತನಿವಣ್ಣಂ ತಿಜಕಿಯಲೊಡನೆ (ಅರ್ಧನೇ.೩-೮೦ ವ); ತಲೆ 
ಯುದ್ದ ಮಾಗಿ ತುಣುಗಿ ಬೆಳೆದೊಜಗಿ ರಾಜಿಸುವ ರಾಜಾನ್ನದ ಕುಸುಂಕು 
ಜಕೊಳಗೆ (ಲೀಲಾವ. ೫-೮೪ ವ) ; ಸರಸಿಜಪತ್ರ ಕೋಟಿಯ ಕುಸುಂಕುಜಃ 
ನತ್ತೆಟಿದುಯ್ದು ಕಾಂತನೊಳ್‌ ನೆರೆದು (ಡಂದ್ರಪು. ೮-೧೦೧). 
ಕುಸುಂಕಯಿ: ೧, ಎಸಳ 'ಕುಸುಂಕಜಕೊಳ್ಳುಸುಂಬಿಟ್ಟು (ರಾಜಕೇ. 
೨-೨೬ ವ); ಕಿತ್ತೆಸಳ ಕೇಸರೆದ ಕುಸುಂಕಜಕೊಳ್ಳುಸುಂಕಿ (ರಾಜಶೇ. 
೧೨-೩೪ ವ). ಕುಸುಕಲಉು:೧. ಇಡಿದಡರೆಕೊಂಡ ಕುಸು ಕಜ 
ಕಡುಗಬ್ಹಿಲೆ ತಲೆಯನೆತ್ತಡೊತ್ತರಿಸಡೆ (ಶಾಂತಿಪು. ೬-೧೧೮). 
ಕುಸುಕುರು : ೨. ಸಂದು; ಮೂಲೆ: ವಸುಮತಿಯೊಳಗಿಟಕ್ಷಿಂಟು 
[೦ಜಿ]ಸೆಗಳ ಕುಸುಕುರುಮನೆಯ್ದಿ ಮಾಣದೆಮತ್ತಂ ಬಿ[ಸ]ರುಹಗರ್ಭಾ 
ಣ್ವ್ಹಕ್ಕಂ ಪಸರಿಸಿದುದು[ಕೀ]ರ್ತಿ ನೆಟ್ಟಿನನುಪಮ ಕವಿಯಾ (ಎಇ. ೫, 
೧೫೧-೨೫; 915). ಕುಸುಕುಮಿ: ೨. ಕಳ್ಳನಿರ್ದನೆಂದು ಕೋಣೆ 
ಯಿಟ್ಟಿಡೆ ಕುಸುಕುಣೊಳೆಲ್ಲಂ ನೋಡಿ (ಧರ್ಮಾಮೃ. ೧೨-೬೫). [1] 

ಕುಸುಂಬ "ಕುಸುಂಬೆ' ನೋ. 

ಕುಸುಂಬರಿ "ಕೋಸುಂಬರಿ? ನೋ. 

ಕುಸುಂಜಾ "ಕುಸುಂಬೆ' ನೋ. 

ಕುಸುಂಬಿ "ಕುಸುಂಬೆ' ನೋ. 

ಕುಸುಂಬೆ, ಕುಸಂಬಿ, ಕುಸುಂಬ, ಕುಸುಂಬಾ, ಕುಸುಂಬಿ, ಕುಸುಬ್ಬಿ, 
ಕುಸುಬೆ, ಕುಸುಮೆ, (ನಾ). ೧. ಒಂದು ಬಗೆಯ ಗಿಡ; ಅದರ 
ಬೀಜ : “ಕುಸುಂಭ-ಕುಸುಂಬೆ್‌ (ಶನುದ, ೨೫೫ ಪ್ರಯೋ); ಮೊಸರ 
ರಸದೊಳ್‌ ಕುಸುಂಬೆಯ ಪೊಸಪೂನಂ ಕರ್ಚಿ ಗೆಂಧಮಂ ತೆಗೆದಿರದಾಜಾಸಿ 
(ಲೋಕೋಪ. ೭-೬೨) ; ಜಪಾಪ್ರಸವದ ಕೆಂಪಂಬರಿಸಿ ಕುಸುಂಬೆಯನೂಡಿ 
ಲಸದ್ವಿದ್ರುಮದ ರುಚಿಯನ್ನೊತ್ತಿ (ಜಯಕಾ. ೩-೨೬); ಮಿಸುಪ 
ಬೆಟ್ಟದಾವರೆ ಕುಸುಂಬೆಯು ಬಾಳೆ (ಗುರುಚಾ. ೬-೧೬). ಕುಸಂಬಿ: 
೨. ಕುಸುಬೆ ಹೂವಿನ ಬಣ್ಣ ; ನೇಸರ ವರ್ಣ: ಕುಸುಬಿಯ 
ಹೂವಿಂದ ಮಾಡಿದ ಬಣ್ಣಕ್ಕೆ ಕುಸುಂಬಿಯ ಬಜ್ಜನೆನ್ನುತ್ತಾರೆ 
(ಕೃಷಿಸ್ತ. ೮೪). ಕುಸುಂಬ : ೧, *ಕುಸುಮೆ ಕುಸುಂಬಂ ?(ವಸ್ತುಕೋ. 
೯೫-೧೮); “ತಿಳಿಯಲು ಕುಸುಂಬಮೆನೆ ಕುಸುಬೆ? (ಮಂಗರಾ. ೧೧೦-೫); 
ಕಡೆಗೆ ಕುಸುಂಬ ರಸವನ್ನು ಮಾಡಿ ಅದಕ್ಕೆ ವಿಷವನ್ನು ಬೆರೆಸಿಕೊಟ್ಟರು 
(ಆರ್ಯಕೀ. ೧೩೭) ; ಸೇವಂತಿಕೆ, ಕುಸುಂಬ, ಸಣ್ಣಿ, ಸೂರ್ಯಕಾಂತಿ 
(ನಮ್ಮನು. ೨೩೮). ಕುಸುಂಬಾ : ೨. ಕುಸುಂಬಾ ಬಣ್ಣದ ಸೀರೆಯನ್ನು 
ಉಟ್ಟು (ಧಕ್ತೆಮಾ. ೮೯). ಕುಸುಂಬಿ: ೨. ಅಸ್ಮಾನಿ ಬಣ್ಣ, ಕಿರಮಿಂಜೆ 
ಬಣ್ಣ, ಕುಸುಂಬಿ ಬಣ್ಣ, ಕರೇಬಣ್ಣ (ಮುಂಬವ್ಯಾ. ೧೦೦), ಕುಸುಬಿ : 
೧. ಕುಸುಬಿಯ ಹೂವಿಂದ ಮಾಡಿದ ಬಣ್ಣಕ್ಕೆ ಕುಸಂಬಿಯ ಬಣ್ಣವೆನ್ನು 
ತ್ತಾರೆ (ಕೃಷಿಪ್ರ. ೪9). ಕುಸುಬೆ: ೧. ಗೋಧಿಕಡಲೆ ಎಳ್ಳು ಅಗಸೆ 
ಕುಸುಬೆ ಹೆಸಖು ಉದ್ದು ತೊಗರಿ ಹುರುವಲ್ಲಿ ಮುಂತಾದ ಧಾನ್ಯಕ್ಕೆ 
(ಎಕ. ೪, ಬೇಲೂರು. ೭೫-೯೪ ; 1382) ; ಕಂಸುಬೆಯ ಕುರುವಿಂದದ 
ಕಡುರಂಗನು (ಚಂಪ್ರಸಾಂ. ೨೫-೬೨) ; ಕುಸುಬೆಯಂ ಪಿಡಿಯೊಳಿರಿಸಿ 
ಮೋಸಮಲ್ಲಳಸಂದೆಯೆಂಬರ್‌ (ಪರಶು. ೪-೨೬); ಜೀರಿಗೆ ತು ಪ್ಪ 
ಕುಸುಬೆ ಅರಿಸಿನ (ಮೈಆರಿ. ೧೯೩೫, ೨೮-೨೨ ; 1751) ; ಹೆಸರು ಕುಸುಬೆ 
ಮೊದಲಾದ ಹುರುಕಲಂ ರುಚಿ ನೋಡುತ್ತಾ (ಸೌಗಂಧಿ. ೩೨-೧೧). 
ಕುಸುಮೆ : ೧. *ತಿಳಮೆಳ್ಳು ವನಜಮದು ಜತ್ತಿ ಳಮತಸೀ ನಾಮಮುಮೆ 
ಕುಸುಮೆ ಕುಸುಂಬಂ (ವಸ್ತುಕೋ. ೯೫-೧೮). [ಲ ಸಂ. ಕುಸುಂಭ) 


ಕುಸುಂಬೆಯೆಣ್ಣೆ 


ಕುಸುಂಬೆಯೆಣ್ಣೆ (ನಾ). ಕುಸುಬೆ ಬೀಜವನ್ನು ಹಿಂಡಿ ತೆಗೆದ ಎಣ್ಣೆ: 
ಬೆರೆಕೆಯಿಲ್ಲದ ಕುಸುಂಬೆಯೆಣ್ಣೆಯಂ ಕಾಸಿಗೊಂಡು (ಸೂನಶಾ. ೨-೨೦). 
[ಕುಸುಂಬೆ * ಎಣ್ಣೆ] 
ಕುಸುಂಬೆವಟ್ಟಿ (ನಾ). ಕಡುಗೆಂಪು ಬಣ್ಣದ ಬಟ್ಟಿ : (ಕೆಂಕವಿಟ್ಟಳಿಸಿದ 
ಕುಚ್ಚುಗಳು ಕುಸುಂಬೆವಟ್ಟಿಯ ಮೇಲ್ಯಟ್ಟುಗಳು) (ಮಂತ್ರಶ. ೧೦೯-೯). 
(ಕುಸುಂದೆ. ಬಟ್ಟಿ,] 
ಕುಸುಂಭ (ನಾ). ೧. ಜ ಕುಸುಂಬೆ೧: 'ಡಣಕ ಕುಸುಂಭ ಕಾರ್ಪಾಸ 
ಸರ್ಷಪ...ಪಿವಿಧ ಧಾನ್ಮ ಭೇದಂಗಳುಂ (ಆದಿಪು. ೬-೭೨ವ); ತಿಳಾತಸೀ 
ಕುಸುಂಭಾದಿ ದಿವ್ಯಾ ಷಧಿಗಳುಮಂ (ಜಾವಂಪ. ೩೩). ೨, ಸಂನ್ಯಾಸಿಯ 
ಜಲಪಾತ್ರೆ; ಕಮಂಡಲು: *ಕುಸುಂಭಂ- ಕುಸುಂಭೀ ಬಣ್ಣದ 
ಹುವ್ರೆ, ಕಮಂಡಲವೆಂಬ ಪಾತ್ರ? (ಸಿದ್ಧಾಂತಿ. ೩೫೦). [ಸೆಂ.] 
ಕುಸುಕ, (ನಾ). ಕೆತ್ತನೆಯ ಕೆಲಸ; 'ಕುಸುರಿಗೆಲಸ: ಸಾರಣೆಗಳಿಂ 
ರಂಗವಲ್ಲಿಯಿಂ ಕುಸುಕದಿಂದೋರಂತೆಸೆವ ಕುರುಜಿನಿಂ (ಪದ್ಮರಾಃ 
೩-೪೦); ಕುಸುಮೋಪಹಾರೆ ಕುಸುಕ ಗುಡಿ ತೋರಣ ಮಿಸುಪ ಕನ್ನಡಿ 
ಕಳಸಗಳ (ಳುರಾಸಾಂ. ೨೦-೮೭) ; ಬಿನ್ನಾಣದ ಸುಚಿತ್ರ ಪತ್ರದ ಕುಸುಕ 
ದೆಸಕದಿಂ ಮೆಜಕಿವ ಬಾಗಿಲ್ಲಳಿಂದ (ಜೈಮಿಭಾ. ೧೭-೬). [?) 
ಕುಸುಕ್ಕ "ಕುಸಕ' ನೋ. 
ಕುಸುಕ ಹಜಾರ (ನಾ). “ಜಿತ್ರನೆಗೆಲಸದಚಾವಡಿ?” (ರಾಮವಿ. 
ಅನುವಾದ) : ಕುಸು [ಪಾಕಾಂ. ಸ]ಕಹಜಾರ ದಿವಾಣ ಚಾನಡಿ ಪೊಸ 
ಕಿಸುಗಲ್ಲ ಹರ್ಮ್ಮತಶಿಗಳಿಂ (ರಾಮವಿ. ೩-೧೨೭)- 
[ಕುಸುಕ್ಕ 4 ಹಜಾರ] 
`ಕುಸುಕಣು "ಕುಸುಂಕುಟು' ನೋ. 
ಕುಸುಕಿಅೌ, ಕುಸಿಕಿಅಃ (ಕ್ರಿ). ತಿವಿ; ಗುದ್ದು; ಜಜ್ಜು; ಹೊಡೆ: 
ಕೆಸಆಕೊಳಗೆ ಮುಳುಗಿ ಹೊಸಸೀರೆ ಎಂದರೆ ಆದರ ಪಾಶ *ಕುಸುಕಿಜಕಿ 
ಯಜೆ ಮಾಣ್ಬುದೆ (ಮೋಳಿಮಾ, ೪೯-೨೦೧); ಕುಸುಬಿ ಕುಸುಶಿಜರಿದು 
ಫೊಸೆದು ಪೊಳ್ವ ಸಾಹಸಿತನಕೆ (ಗಿರಿಕ. ೨-೧೦೫ ವ); ದೈತ್ಯನ ಕುಸು 
ಕಿಜಿಿದು ತಿವಿತಿವಿದು ಕೊಂದನು (ಕುವ್ಕಾಅ. ೧೧-೧೧) ; ಕುಟ್ಟ ಕೆಲರ 
ಕುಸುಕಿಜಿದು ಕೆಲರೆ (ನೇವಿಸಂ. ೧೬-೧೩೮). ಕುಸಿಕಿಅಕಿ : ಇರದೆ 
ನೀವಾ ಬಂಡಿಯಂ ಕುಸಿಕಿಟ್‌ದು ಬರಲೀಸದಿರಿ (ಬಸಪು. ೫೬-೨೯). 
[ಕುಸುಕು, (ಆ ಕುಸುಂಕು) + ಇಜಕ್ಕಿ] 
ಕುಸುಕು, "ಕುಸುಂಕು' ನೋ. 
ಕುಸುಕ್ಕು (ನಾ). ಪ್ರಕಾರ; ಗತ್ತು (?): "ದುಂದುಮಿ'ಯು ಹೋಳಿಯ 
ಪದದ ಒಂದು ಉತ್ಕೃಷ್ಟವಾದ ಕುಸುಕು (ಕನ್ನಜಾ. ೯೩). [1] 
ಕುಸುಕುರು "ಕುಸುಂಕುಜು? ನೋ. 
ಕುಸುಕುಣು "ಕುಸುಂಕುಟು' ನೋ. 
ಕುಸುಕುಜುಕೋಣೆ (ನಾ). ಇಕ್ಕಟ್ಟಿನ ಕೋಣೆ; ಮೂಲೆಯಲ್ಲಿ 
ರುವ ಕೋಣೆ: ಕಲ್ಲ ಕವಿಯ ಕುಸುಕುಜ ಕೋಣೆಗಳೊಳೊತ್ತುಗೊಂಡ 
'ಕಚ್ತಿಲೆಯ ಮೊತ್ತಕ್ಕೆ ಮಾರ್ತಂಡಂ ಕ್ಷೀಣಮಾದುದಂ ಪೇಟ್ಡು 
ಪೊಣಮಡಿಸಲ್‌ ಪರಿವ ಪೇಜಕಿಗರಂತೆ ಕೇಳೀ ಕಫೋತಂಗಳ್‌ ... 
ಸಾರೆಯುಂ (ವರ್ಧಪು- ೬-೨೩ ವ). 
[ಕುಸುಕುಜು (ಆ ಕುಸುಂಕುಜು) + ಕೋಣೆ) 
ಕುಸುಕುಬುಧರ್ಮ (ನಾ). ಮೂಲೆಯಲ್ಲಿ ಅಡಗಿರುವ ಧರ್ಮ; 
ಅಪ್ರಸಿದ್ಧ ಧರ್ಮ : ವಸುಮತಿಯೊಳ್‌ ಪಲರುಂ ಪೂಜಿಸುವೆಸಗುವ 
ದೈವಮಂ ಮಹಾಧರ್ಮಮುಮಂ ಬಿಸುಬಹಹ ನೋಡ ಕೋಣೆಯ 
ಕುಸುಕುಜುಧರ್ಮಮನದೆಂತು ನಂಬಿದನೀತಂ (ಧರ್ಮಾಮೃ. ೧-೧೦೪). 
[ಕುಸುಕುಣು (ಆ ಕುಸುಂಕುಜು) * ಧರ್ಮ] 


೧೯೭೯ 


ಕುಸುಮ: 


ಕುಸುಗಳೆಲ್‌ (ನಾ). ಒಂದು ಕೆರೆಯ ಹೆಸರು: ಆಲುಕುರೆ ಕೆಣಃ 
ಕುಸುಗಕೆಆಕಯ ಪುಳುಂಸೆ ಆಳರಿ (ಇಆ. X1೪, ೨೩೩-೩೬೦; 9ನೆಯ ಶತ). 
[ಕುಸುಗ್ಯ ಇ ಕೆ] 
'ಕುಸುಗು "ಕುಸುಂಕು? ನೋ. 
| ಕುಸುಗುಟ್ಟು ಶ್ರ ಕುಸುಗುಟ್ಟು, ಗುಸುಗುಟ್ಟು (ಕ್ರಿ). ತಮ್ಮ 
ತಮ್ಮೊಳಗೇ ಮಾತನಾಡಿಕೊಳ್ಳು ; ಪಿಸುಮಾತು ಹೇಳು; ಪಿಸು 
| ಗುಟ್ಟು :($). ಕುಸಗುಟ್ಟು: (8). ಗುಸುಗುಟ್ಟು : ಮತ್ತೊಬ್ಬಾಕೆ 
ಗುಸುಗುಟ್ಟದಳು (ಕೊನೆಭೇ. ೧೫೪); 
ಕೊಂಡು (ಗಲಾಟಿ. ೧೧೪). 


ತಮ್ಮ ತಮ್ಮಲ್ಲೇ ಗುಸುಗುಟ್ಟ 
[ಕುಸು + ಕುಟ್ಟು) 


10 ಕುಸುಬಲಕ್ಕಿ "ಕುಸುವಲಕ್ಕಿ 'ನೋ. 


20 


30 


33 


| ತುಸುಬಲು” ಕುಸಲ್‌ (ನಾಸ. - =ಕುದುಪಲ್‌ : ಕುಟ್ವೀದಕ್ಸಿ ಲ್ಲಾ ಕುಸು 
| ಬಲ ಬತ್ತಿಲ್ಲವೂ (ಹುಟ್ಟಹ. ೮೭); ಒಂದು ಸೇರು ಕುಸುಬಲಶಕ್ಕಿ ಯನ್ನು 
| ಬೇಯಿಸಲು ಅದೆಷ್ಟು ಟನ್‌ ಕಟ್ಟಗೆ ಬೇಕಾಗುತ್ತದೆಂಬುದು ನನಗಿನ್ನೂ 
| ಗೊತ್ತಾಗಿಲ್ಲ Wad. ೨೫೯). ಕುಸಲ್‌, "ಕುಸಲಕ್ಯಿ' ಪರಾ. 
51 -[ಕುಸುಬು; (೮ ಕುಸುವು,) * -ಆಲು (ಆ -ಆಲ್‌,)] 
“Jenn, "ಕುಸುಂಬೆ' ನೋ. | 
| ಕುಸುಬ್ಳಿ (ನಾ). ಆಡಂಬರದವಳು ; ಒಯ್ಯಾರಿ (?): ಕುಟ್ಟಲಾರದ 
ಕುಸುಬಿ ಬೀಸಲಾರೆದ ಬೆಡಗಿ ಅಟ್ಟ್ರುಣ್ಣಲಾರ್ದ ಅರಬೆಡಗಿ iii ಬಟ್ಟು 
| ಕೊಟ್ಟೇನು ತಿರಿದುಣ್ಣೆ (ಹಳ್ಳಿಯ. ೧೪೦). {7 
ಕುಸುಬಿಷ್ಯೆ "ಕುಸಿವಿಷ್ಟೆ' ನೋ. 
ಕುಸುಬು "ಕುಸುವ್ರು' ನೋ. 
ಕುಸುಬ್ಯು, ಕುಸುಮ್ಮು (ಕ್ರಿ). ೧. (ಬಟ್ಟೆಗಳನ್ನು ಕಲ್ಲಿನ ಮೇಲೆ) 
ಒಗೆ; ಮೃದುವಾಗಿ ಕುಕ್ಕು; ಕುಸುಕು: ವಸ್ತ್ರಮಂ ಕುಸುಬು 
(ಪಾಠಾ. ಕು]ವಲ್ಲಿಯು ತಾಡನದೊಳು ಜನನದೊಳಗೊಗೆ 
(ಶಬ್ದಮಂ. ೮೧). ೨. ಹೊಡೆದು ಕೆಡಹು ; ಬಡಿ: ಸೆಳೆಹನಂ ಸೆಳೆದು 
ಕೆಡದಿ ಪಿಡಿದೆತ್ತಿಯೊತ್ತಿ ಕುಸುಬಿ ಕುಸುಕಿಜಂದು ಪೊಸೆದು ಪೂಳ್ವ ಸಾಹಸಿ 
ತನಕೆ (ಗಿ೦ಕ. ೨-೧೦೫ ವ); ಫಲ್ಲಿಸಿ ಕುಸುಬಿ ಕುಕ್ಕುಆಶಸಿ ಕುಮ್ಮಿ ಕುಕ್ಕೆ 
ಯೊಳದ್ದು (ಪಿಂಡೋರ. ೨-೧೨); ಮೇಲುದ ಬರಸೆಳೆದು ತುಣುಬಿಗೆ 
| ಹಾಯ್ದನು ಹಿಡಿದು ಕುಸುಬಿದನು (ಕುವ್ಯಾಅ. ೨೨೯೧೯). "ಕುಸುಕ್ಕು' 
| ಪರಾ. ಕುಸುಮ. "ಕುಸುಮಾಕೆ' ಪರಾ. 7) 
(ಕುಸುಬೆ "ಕುಸುಂಜೆ? "ನೋ. 
ಕುಸುಮ (ನಾ). ೧. ಹೊವು; ಅರಳು; ಪುಷ್ಪ: ಮಜ್ಜನ ಭೋಜನ 
'ತಾಂಬೂಲಾನುಲೇಪ[ನ] ವಿಭೂಷಣ ಸುರಭಿ ಕುಸುಮ ದಾಮಾದಿಗಳಿಂ 
ಸಂತಸಂಬಡಿಸಿ (ಪಂಪಭಾ. ೪-೪೩ ವ); ಕುಸುಮಾಕ್ಷತ ಫಲಹಸ್ತಂ 
ಪ್ರಸನ್ನಚಿತ್ತಂ (ಅಟ್ಟಮ. ೧-೩೭); ಹರಿಚಂದನ ಕುಸುಮಂಗಳನಿರದ 
ಮರರ್ಸೂಸೆ (ಹಮ್ಮಾರ. ೨-೧೨). ೨. ಹೂವಿನ ಎಸಳು, ದಳ: 
* ಪುಪ್ಪಮುಕುಟ, ಹೂವಿನ ಕುಸುಮ” (ಪಾರಿನಿ. ೨೩). ೩. ಕಿತ್ತಲೆ, 
| ನಿಂಬೆ ಮೊದಲಾದ ಹಣ್ಣುಗಳ ತೊಳೆಯ ಒಳಗಿರುವ ಎಸಳು. 
| ೪. ಹೆಂಗಸರ ಮುಟ್ಟು; ರಜಸ್ಸು. "ಕುಸುಮರಕ್ತ' ಪರಾ. 
೫. ಒಂದು ಬಗೆಯ ಬಿಳಿಯ ಹೂವನ್ನು ಬಿಡುವ ಕಬ್ಬಿನಂತೆ 
ಕಾಣುವ ಸಸ್ಯ; ಕಾಶಗಬ್ಬು : “ಇಕ್ಷುಶರಾ - ಕಾಶಗಬ್ಬು, ಕುಸುಮ” 
(ಓಷಧಿ. ೧೩). ೬. ಮುಟ್ಟಿನ ದೋಷ; ರಜೋದೋಷ : ಕರಿ ಆಡಿನ 
ಹಾಲು, ಗೋದಿಹಿಟ್ಟು ಮೂರು ದುಡ್ಡುತೂಕ . . . ಇವನ್ನೆಲ್ಲಾ ಕಲಿಸಿ 
ಕೊಡಲು ಕುಸುಮ ಪರಿಹಾರವಾಗುವುದು (ಸಕವೈ. ೪೩೧ ಪರಿ). 
೭. ಎ ಕುಸುಮ ಷಟ್ಟದಿ: ಶರಕುಸುಮ ಭೋಗಭಾನಿನಿ ಪರಿವರ್ಧಿನಿ 
ವಾರ್ಧ ಕಂಗಳೆಂದಾಖುತೆಅಂ. . ಷಟ್ಟದಿ (ಛಂದೋಂಬು. ೫-೨೦ ಅಡಿಬ). 
125 


ಕುಸುಮಕೆಳಂಬ 


೮. [ಛಂದ] ತ್ರಿಷ್ಟುಪ್‌ ಎಂಬ ಛಂದಸ್ಸಿನಲ್ಲಿ ಒಂದು ಭೇದ; ಪ್ರತಿ; 


ಪಾದದಲ್ಲಿಯೂ ಹನ್ನೊಂದು ಅಕ್ಷರಗಳುಳ್ಳ ನಾಲ್ಕು ಪಾದಗಳ 
ಒಂದು ವರ್ಣವೃತ್ತ : “ಅಕ್ಕುಂ ಕುಸುಮಂ ತಜಜಂ ಲಗಮುಂ”? 
(ಕೈಪಿಡಿ. ೮೦). [ಸಂ.] 
ಕುಸುಮಕಳಂಬ (ನಾ). ಹೂವಿನ ಬಾಣಗಳನ್ನುಳ್ಳವನು ; 
ಮನ್ಮಥ: ಕುಸುಮಕಳಂಬನ ಕೇಳೀನಿಲಯದಂತೆ (ರಾಜಶೇ. ೮-೫ ವ). 
[ಕುಸುಮ + ಕಳಂಬ (ಐ ಕಲಂಬ)) 
ಕುಸುಮಕುಲ (ನಾ). ಹೂವಿನ ರಾತಿ, - ಮೊತ್ತ: ಕುಸುಮ 
ಕುಲಮಂ ಮುತ್ತಿ ರೋಂಕರಿಪ ತುಂಬಿಯಿಂ (ತಿರುರ. ೨). 
[ಕುಸುಮ + ಕುಲ) 
ಕುಸುಮ ಕೋದಂಡ (ನಾ). ೧. ಹೂವಿನ ಬಿಲ್ಲು: ನೋಹರಾಜ 
ನುದ್ದಂಡ ಸೇನಾನಾಯಕರು ಮಂಡಲಪತಿ ನೋಡೆಂದು ಕುಸುಮ 
ಕೋದಂಡವ ಪಿಡಿದೆನುನಾಗಿ (ಕ್ರಿಪುಸಾಂ. ೨೨೯). ೨. ಹೂವಿನ 
ಬಿಲ್ಲನ್ನುಳ್ಳವನು ; ಮನ್ಮಥ. "ಕುಸುಮಕೋದಂಡದಲ್ಲಣ' ಪರಾ. 
[ಕುಸುಮ + ಕೋದಂಡ] 
ಕುಸುಮಕೋದಂಡದಲ್ಲಣ (ನಾ). (ತನ್ನ ಸೌಂದರ್ಯದಿಂದ) 
ಮನ್ಮಥನಿಗೆ ಭಯ ಅಥವಾ ದುಗುಡವನ್ನುಂಟುಮಾಡುವವನು; 
ಅತಿಸುಂದರ : ಗುಂಡಾಕ್ರಿ ಭೈರವಿಯಿಂದ ಕುಸುಮಕೋದಂಡದಲ್ಲಣನ 
ಪಾಡಿದರು (ಧರಚ. ೧-೮೦). (ಕುಸುಮಕೋದಂಡ 4 ತಲ್ಲಣ] 
ಕುಸುಮಧನ್ವ (ನಾ). ಹೊವಿನ ಬಿಲ್ಲನ್ನುಳ್ಳವನು; ಕಾಮ; 
ಮನ್ಮಥ: ಬಂದಡರ್ದಂ ಜಯರವದೊಳಾ ಸುಧನ್ವಂ ತಿರಸ್ಕೃತ ಕುಸುಮ 
ಧನ್ವನು (ಜೈಮಿಭಾ. ೧೨-೪). [ಕುಸುಮ  ಧನ್ವ] 
ಕುಸುಮಧೂಳಿ (ನಾ). ಹೊವಿನ ಪರಾಗ: ವರ ಕುಸುಮಧೂಳಿಯಿಂ 
ಸಪಕ್ಷಪಳರಸದಿಂದೆ (ನವಮೋ. ೪-೨೫). [ಕುಸುಮ ಧೂಳಿ:ದಧೂಲಿ)) 
ಕುಸುಮಜಾಣ (ನಾ). ೧. ಹೂವಿನ ಬಾಣ; ಪುಸ್ಪಚಾಪ: ಮಲಂಗಿ 
ಸಿದ ಕುಸುಮಬಾಣಂಗಳಿಂ (ಗಿರಿಕ, ೭-೧೧ ವ). ೨. - ಕುಸುಮಧನ್ವ: 
ಕುಸುಮಬಾಣನ ಪಿತನ ಪದೆಯುಗವನು ಭಜಿಸಲಿಕೆ (ಗಗತಾ. ೧೯-೨೦). 
[ಕುಸುಮ + ಬಾಣ] 
ಕುಸುಮಭನವ (ನಾ). ಹೂವಿನಲ್ಲಿ ಹುಟ್ಟಿದವನು; ಬ್ರಹ್ಮ: ಒಸೆದು 
ನಿದ್ರೆಯನಿತ್ತು ಲೋಕವ ಕುಸುಮಭವನುಳುಹಿದನು ಮರು ಭಾಪೆನುತ 
ಬೆಜಗಾದ (ಕೌಶಿರಾ. ೧೦-೩೫). [ಸಂ.) 
ಕುಸುಮಮಂಜರಿ (ನಾ). ಹೂಗೊಂಚಲು; ಪುಷ್ಪಗುಚ್ಛ: 
ಈತಂಗೀ ವ್ರತನಿರುದ್ಧಮಪ್ಪ ಕುಸುಮಮಂಜರಿಯೆಂತು ಬಂದುದು 
(ಉದಂಪೂ. ೭೯೫). [ಕುಸುಮ + ಮಂಜರಿ] 
ಕುಸುಮಮಾಲಿಕ (ನಾ). ಹೂವಿನ ಮಾಲೆಯನ್ನು ಕಟ್ಟುವವನು; 


ಮಾಲೆಗಾರ : ಕುಸುಮಮಾಲಿಕ ಹಾವಾಡಿಗರಿಂದೆಸೆವ ಹರದರ 
ಕೇರಿಗಳಲುಬ್ಬಿಸಿದನುಬ್ಬಿಜಕಿದಬ್ಬ ಜಸಿ ಕಪಿ ಹ ವ್ಯ ವಾಹನನ 
(ತೊರರಾ. ೫-೮-೫೨), [ಸಂ.) 


ಕುಸುಮಮಾಳೆ (ನಾ). ೧. ಹೂಗಳ ಸಾಲು: ಕುಸುಮಮಾಳಾ 
ರಾಮಮಾರಾಮಂ (ಜಗನಿ. ೨-೨). ೨. ಹೂವಿನ ಮಾಲೆ; ಹೂಸರ. 
[ಕುಸುಮ ಮಾಳೆ (ಐ ಮಾಲೆ)] 


ಕುಸುಮರಕ್ಷೆ (ನಾ). ಒಂದು ಬಗೆಯ ಮುಟ್ಟಿನ ರೋಗ: ಮುಬ್ಬನ। 


ಕಾಲದಲ್ಲಿ ಹೆಚ್ಚು ರಕ್ತಸ್ರಾವವಾಗುವ ಕಾಯಿಲೆ: ಸಿಹಿ ಪಡವಲದ 
ಬೇರು ಮತ್ತು ನೇರಳೆ ಬೇರು ಇವು ಒಂದು ಹಿಡಿಯಷ್ಟನ್ನು 


ಚೆನ್ನಾಗಿ ಕುಟ್ಟ ರಸಹಿಂಡಿ ಅದನ್ನು ಕುಡಿಯೆಲು ಕುಸುಮ ರಕ್ತ (8 


ನಿಲ್ಲುವುದು (ಸಕವೈ. ೪೩೦ ಪರಿ), [ಕುಸುಮ + ರಕ್ತ] 


೧೯೮೦ 


iB 


ಕುಸುಮಸಾರ 


ಕುಸುಮರಜ (ನಾ). ಹೂವಿನ ಧೂಳು; ಪರಾಗ: ತರುಶತದೊಳು 
ದಿರ್ವ ಕುಸುಮರಜದ ಮಂದೈಸಿ ನೆಗೆದ ಕೆಂಧೂಳಿಯಿಂದೆ (ಪಪ. 
೨-೩೯ ವ). [ಕುಸುಮ + ರಜ] 
ಕುಸುಮರಸ (ನಾ). ೧. ಹೂವಿನ ರಸ; ಮಕರಂದ: ಅಜಕವುದೇ 
5 ನೊಣ ಮಧು ಕುಸುನುರಸವ (ಬಸಫು. ೬೦-೪೩). ೨. [ಛಂದ] ಒಂದು 
ಬಗೆಯ ಸಮವೃತ್ತದ ಹೆಸರು: ಸರಸಿರುಹದಳನಯನೆ ಕರಮೆಸೆವ 
ಕುಸುಮರಸ ನಿರತಿಶಯಮೆಂಬುದು ನಿತಾಂತಂ (ಛಂದೋಂಬು. ೩-೪). 
[ಕುಸುಮ + ರಸ] 
ಕುಸುಮವರ್ಷ (ನಾ). ಹೂಗಳನ್ನು ಸುರಿಸುವುದು; ಹೂವಿನ 
10| ಮಳೆ; ಪುಷ್ಪವೃಷ್ಟಿ: ಆ ಶ್ರಿಲೋಕಚೂಡಾಮಣಿಯುದಯದೊಳ್‌ 
. ಅಭಿನವ ಮೇರು ಮಂದಾರ ಪಾರಿಜಾತ ಕುಸುಮವರ್ಹಮುಂ 
i : (ಶಾಂಶಿಪು. ೯-೧ ವ). [ಕುಸುನು 4 ವರ್ಷ,] 
ಸುಸುಮವಿಚಿತ್ರ (ನಾ). [ಛಂದ] ಒಂದು ಅಕ್ಷರ ವೃತ್ತದ ಹೆಸರು: 
ನಯನಯಂ ಕುಸುಮವಿಚಿತ್ರಂ (ಛಂದೋಂಬು. ಕಿ. ೨-೧೬೨), [ಸಂ.] 
15 | ಕುಸುಮವಿಶಿಖ (ನಾ). ೧. ಹೊವಿನ ಬಾಣ. ೨. - ಕುಸುಮಧನ್ವ: 
ಕುಸುಮನಿಶಿಖವಿಕಾರದೂರನು (ಬಸಪ. ೩೨-೨). [ಕುಸುಮ + ವಿಶಿಖ] 
ಕುಸುಮವೃಷ್ಟಿ (ನಾ). - ಕುಸುಮವರ್ಷ: ಕುರುಬಲ ಸರಿಯೆ 
ಸುರಕುಲ ಕುಸುಮವೃಷ್ಟಿಯ ಸುರಿಯೆ (ಕುವ್ಯಾದ್ರೋ. ೩-೭೬). 
[ಕುಸುಮ + ವೃಷ್ಟಿ] 
20| ಕುಸುಮವೇದಿಕೆ (ನಾ). ಹೂವಿನಿಂದ ಮಾಡಿದ ವೇದಿಕೆ, 
| —ಜಗಲಿ: ಕುಸುಮವೇದಿಕೆಯ ಮೇಲಿರ್ಪ ಚೈತ್ರನ ತೆಣದೆ 
(ನಂಬಿರ. ೩-೭೫). [ಕುಸುಮ + ವೇದಿಕೆ] 
ಕುಸುಮತಶರ (ನಾ). ೧. ಕುಸುಮವನ್ನೇ ಬಾಣವಾಗಿ ಉಳ್ಳವನು ; 
ಮನ್ಮಥ: ಕುಸುಮಶರನುರವಣೆಯ ಗಾಯದಲೆಸುಗೆವಡೆದನು ಕೀಚಕನು 
(ಕುವ್ಯಾವಿ. ೩ ಸೂಚನೆ); ಕುಸುಮಶರನೆಂದು ನಿನಗಾರ್ಪೆಸರಿಟ್ಟಿರೊ 
(ಕಾಕುಂತ. ೩೭ ಆಡಿಟ). ೨. [ಛಂದ] ಒಂದು ಬಗೆಯ ಸಮವೃತ್ತ : 
ಸರಸಿರುಹದಳನಯನೆ ಕರಮೆಸೆವ ಕುಸುಮಶರೆ [ಪಾಠಾಂ. ರೆಸ]ನಿರತಿಶಯ 
ಮೆಂಬುದು ನಿತಾಂತ೦ (ಛಂದೋಂಬು. ೩-೪). (ಕುಸುಮ- ಶರ] 
ಕುಸುಮಶಿಳೀಮುಖ (ನಾ). ೧. ಕುಸುಮಬಾಣ; ಪುಷ್ಪಬಾಣ. 
30) ೨, ಹೂಗಳನ್ನು ಮುತ್ತುವ ದುಂಬಿ. ೧, ೨: ಕುಸುಮಶಿಳೀಮುಖ 
;: ಪ್ರಚಾರಂ ವಿರಹಿತತಿಯೊಳಂ ಮಾಳತಿಯೊಳಂ (ಜಗವಿ. ೪-೭೫ ವ). 
೩. - ಕುಸುಮಶರ ೧, [ಕುಸುಮ  ಶಿಳೀಮುಖ (= ಶಿಲೀಮುಖ)] 
ಕುಸುಮಷಟ್ಟದಿ (ನಾ). [ಛಂದ] ಷಟ್ಪದಿಯಲ್ಲಿ ಒಂದು ಭೇದ: 
ಒಸೆಯೆ ಮೊದಲೆರಡು ನಾಲ್ಕೆ ಸೆವಯ್ದನೆಯ ಸದದೆ ದಶದಶ ಸುಮಾತ್ರೆ 
55| ಮೂಜಾಜನೆಯೊಳು ಮಿಸುಪ ಪದಿನೇಳು ಲಘು ರಸದಿನೆಪ್ಪತ್ನಾಲ್ಕು 
| ಕುಸುಮಸಟ್ಟದಿಗಿಂತು ಕಮಲನಯನೇ (ಛಂದೋಂಬು. ೫-೨೧ ಅಡಿಟ). 
| [ಕುಸುಮ + ಸಟ್ಟಿದಿ] 
ಕುಸುಮಸಂಕೋಚೆನ (ನಾ). ಹೂಗಳು ಮುಚ್ಚಿಕೊಳ್ಳುವುದು : 
“ಕುಸುಮ ಸಂಕೋಚನದೊಳಿಲ್ಲಮೆಯೊಳಂ ಮುಗಿ” (ಶಬ್ದಮಂ. ೮೧). 
[ಕುಸುಮ * ಸಂಕೋಚನ] 
ಕೊಸುಮಸಾಯಕೆ (ನಾ). ಕುಸುಮಶರೆ: ಮಹಾಸಾಮನ್ರಾಧಿಪತಿ 
ಮಹಾಪ್ರಚಣ್ಣ ದಣ್ಣನಾಯಕಂ ನೀತನಿತಂಬಿನೀ ಕುಸುಮಸಾಯಕಂ 
[ಕುಸುಮ + ಸಾಯಕ] 
ಕುಸುಮಸಾರ (ನಾ). - ಕುಸುಮರಸ: ತನ್ನ ಕೌಶಲದಿಂದ ಕುಸುಮ 
|  ಸಾರವನ್ನೆಲ್ಲ ಚೆನ್ನಾಗಿ ಹೀರುವುದು ದುಂಬಿ (ರಾಕ್ಷಮು. ೩೧). 
| [ಕುಸುಮ + ಸಾರ್ಯ) 


25 


[ 


(as. 21-11, ೧೩೯-೧೯ ; 1095). 


ಕುಸುಮಸ್ತಬಕ 


ಕುಸುಮಸ್ತೆಬಕ (ನಾ). ಹೂವಿನ ಗೊಂಚಲು; ಪುಷ್ಪಗುಚ್ಛ : 
ಪೊಳತಲರ್ದ ಸಿಂಧುವಾರದ ಕುಸುಮಸ್ತಬಳಂಗಳಂದು ... ರೆಂಜಿಸಿ 
ತೋರ್ಕುಂ (ಪುಷ್ಪಪು. ೬-೪೧). [ಕುಸುಮ + ಸ್ತಬಕ] 
ಕುಸುಮಾಂಘ್ರಪ (ನಾ). ೧. ಹೂಗಳಿಂದ ಕೂಡಿದ ಮರ; 
ಹೂವಿನ ಮರ. ೨. [ಛಂದ] ಒಂದು ವೃತ್ತದ ಹೆಸರು: ತ್ರಿದಕ 
ಚಂದ್ರ ಹುತಾಶನಾನಿಲರುಂ ಲಗಂ ಪುದಿದುಕೊಂಡಿರೆ ವಿಶ್ರಮಂ 
ನಿಧಿಯೊಳ್ಬೆಡಂಗೊದನಿ ಬಂದಿರೆ. . . ಕುಸುಮಾಂಧಿ)ಪಂ [ಪಾಠಾಂ. 
ಕುಸುಮಾಪದಂ) (ಛಂದೋಂಬು. ೨-೧೪೪). [ಕುಸುಮ 4 ಅಂಭಿ ಪ] 
ಕುಸುಮಾಂಜನ (ನಾ). ಹಿತ್ತಾಳೆ ಭಸ್ಮದಿಂದ ತಯಾರಿಸಿದ ಕಣ್ಣಿನ 
ಅಂಜನ: * ಪುಷ್ಪಂ, ಪುಸ್ಪಕೇತುಃ, ಪೌಸ್ಟ್ರಕಂ, ಕುಸುಮಾಂಜನಂ - ೩ | 10 
ಕುಸುಮಾಂಜನದ ಹೆಸರು (ಸಿದ್ಧಾಂತಿ. ೨೬೨). 
[ಕುಸುಮ + ಆಂಜನ] | 
ಕುಸುಮಾಕರ (ನಾ). ೧. ಹೂಗಳಿಂದ ತುಂಬಿದ ಸ್ಥಳ; ಫುಸ್ಪ 
ವಾಟ, ೨. ಹೂಗೊಂಚಲು. ೩. ವಸಂತ ಖುತು: ಕುಸುಮಾಕರ 
ಸಮಯದೊಳತಿ ಮಸೃಣತರಂ ಚೂತಪೋತಕಂ ನನೆಯಿಂ ರಂಜಿಸು 
ವಂತಿರೆ (ಜಗವಿ. ೩-೩೪). [ಕುಸುಮ 4 ಆಕರ] 
ಕುಸುಮಾಕೀರ್ಣ (ಗು). ಹೂವುಗಳಿಂದ ತುಂಬಿದ: ಕುಸುಮಾ 
ಕೀರ್ಣಮಾದ ಕರ್ಣಿಕಾರ ಲತೆಗಳುಮಂ (ಮಲ್ಲಿಷ. ೬-೨೦). 
[ಕುಸುಮ + ಆಕೀರ್ಣ) 
ಕುಸುಮಾಪಚಯೆ (ನಾ). ಹೂಗಳನ್ನು ಎತ್ತುವುದು; ಬಿಡಿಸು 
ವುದು, --ಸಂಗ್ರಹಿಸುವುದು : ಪುನ್ನಾಗಲತಿಕೆಗಳುಮಂ ನೋಡುತ್ತುಂ 
ಕುಸುಮಾಪಚಯ ಕ್ರೀಡಾವಿಳಾಸದಿಂ ತೊಟಲ್ವಲ್ಲಿ (ಆದಿಪು. ೧೧-೯೩ ವ). 
[ಕುಸುಮ + ಅಪಚಯ] 
ಕುಸುಮಾಭ (ಗು). ಹೂವಿನ ಕಾಂತಿಯುಳ್ಳ; ಕುಸುಮಸದೃಶ 
ವಾದ: ವನಭೃತ್ಯುಂತಳೆಯಾ ಶಿರೀಷಕುಸುಮಾಭಾಂಗಕ್ಕೆ ಕಂದಂ ... 25 
ಮಾಡಿದನಾವನಾಶನೆ ವಲಂ ಗಂಥೇಭವಿದ್ಮಾಧರಂ (ಪಂಪಭಾ. ೪-೬೯), 
[ಸಂ.] 
ಕುಸುಮಾಮೋದ (ನಾ). ಹೂವಿನ ಸುವಾಸನೆ, --ಕಂಪು; ಪರಿ 
ಮಳ: ಆಗಳಂತಃಪುರಕಾಂತಾ ಪ್ರಸಾಧನ ಕುಸುಮಾಮೋದಮತಿ 
ಪ್ರಮೋದಮಂ ಪಡೆಯೆ: (ಆದಿಪು. ೧೧-೧೨೫ ವ). 
[ಕುಸುಮ + ಆಮೋದ] 
ಕುಸುಮಾಯುಧ (ನಾ). ೧. ಹೂವನ್ನು ಆಯುಧವನ್ನಾಗಿ 
ಉಳ್ಳವನು; ಪುಷ್ಪಬಾಣ; ಕಾಮ: ಅತನ ರೂಪಸಂಪತ್ತಿಯಿಂ' 
ಕುಸುಮಾಯುಧಂಗೆ ದುರ್ಜ ಯತ್ವಮಾದುದೆಂದು ಬಗೆಯುತ್ತ 
(ಕಾದಂ ಪೂ. ೮೯೧). ೨. (ಯೌವನಾವಸ್ಥೆಯಲ್ಲಿ ಉದಯಿಸುವ) |55 
ಕಾಮ, ಅನುರಾಗ (?) ;: ಅಕೆಗೀಗಗಳೀಗಳಿಂದು ನಾಳೆ ಕುಸು 
ಮಾಯುಧ ಪ್ರಥಮ ಪುಸ್ಪಿತಾಸಮಯಂ (ನಂಬಿರ. ೧೦-೧೫). 
[ಕುಸುಮ 4 ಆಯುಧ] 
ಕುಸುಮಾರೆ (ನಾ). ಕುಟ್ಟುವ ದೊಡ್ಡ ಹಾರೆ; ಗುದಿಗೆ: “ದ್ರುಘಣಃ, 
ಮುದ್ಧರಃ, ಘನಃ - ಈ 4 ಕಬ್ಬಿಣದ ಕುಸುಮಾರೆ; ದೊಡ್ಡಹಾರೆ, | 40 
ಗುದಿಗೆ * (ಸಿದ್ಧಾಂತಿ. ೨೨೮). 
[ಕುಸುಮ್ಮು (೮ ಕುಸುಬ್ಬು) * ಆರೆ, (ಆ ಪಾಕ್ಕೆ)) 
ಕುಸುಮಾಸವ (ನಾ). ೧. ಜ ಕುಸುಮರಸ: ಅಭಿನವ ಪಾರಿಜಾತ 
ಕುಸುಮಾಸವಮೊರ್ಮೊದಲುಣ್ಕೆ (ಆದಿಪು. ೨-೭೩); ನವಕುಸುಮಾಸವದೆ 
ಸೊಕ್ಕಿದಳಿನಿಯ ತೆಜದಿಂ (ಕಾದಂಪೂ. ೩೪೫). ಪ. ಹೂವಿನಿಂದ|46 
ತಯಾರಿಸಿದ ಮದ್ಯ. (ಕುಸುಮ + ಆಸವ)] 


8 


20 


30 


ರ್ಗಿಆಗಿ 


ಕುಸುಮೇಷು 


ಕುಸುಮಾಸಾರ (ನಾ). ಹೂವಿನ ಸುರಿಮಳೆ ; ಪುಷ್ಪವೃಷ್ಟಿ: ಅನುರ 
ಕುಸುಮಾಸಾರಂ ತನ್ನಿಂದ ತಾನೆ ಪೊದಟ್ಸುದು (ಪುಸ್ತ. ೧೦-೧೨). 
[ಕುಸುಮ + ಆಸಾರ] 


| ಕುಸುಮಾಸ್ತರಣ (ನಾ). ಹೂಗಳನ್ನು ಹಾಸುವುದು; ಹೊವಿನ 


3 | 


ಹಾಸಿಗೆ: ಇಡೋ... ಶಕುಂತಳೆಯು ಕುಸುಮಾಸ್ತರಣದಿಂದ ಕೂಡಿದ 
ಶಿಲಾಫಲಕದಲ್ಲಿ ಮಲಗಿ, ಸಖಿಯರಿಂದ ಸಂತೈಸಲ್ಪಡುತ್ತಿರುವಳು 
(ಶಾಕುಂತ. ೩೩-೧೯). [ಕುಸುಮ + ಅಸ್ತರಣ) 

ಕುಸುಮಾಸ್ತ್ರ (ನಾ). ೧. ಹೂವಿನ ಬಾಣ : ನಿನ್ನ ವಿಗ್ರಹಕೆ ನಮಗಿಕ್ತು 
ಚಾಪನಾಜಡಿನೆದೆ ಸಮಗ್ರ ಕುಸುಮಾಸ್ತ್ರಂಗಳಿಲ್ಲ. (ಚೈಮಿಭಾ. ೭-೩೮) ; 
ತಪಭಂಗಳೆ ಕುಸುಮಾಸ್ತ್ರವನಣಿಗೈವನೆಏ ಮಾರಂ (ಮಾಂದಳಿ. ೪೯). 
೨. ಹೊವಿನ ಬಾಣಗಳನ್ನುಳ್ಳವನು ; ಮನ್ಮಥ: ಆ ಸಸಿಯ 
ಕೋಗಿಲೆಯ ತುಂಬಿಯನಾ ಸರೋಜವ ಮಲ್ಲಿಗೆಯ ಕೈನೀಸಿದನು 
ಕುಸುಮಾಸ್ತ್ರನೀ ಕೀಚಕನ ಕಗ್ಗೊಲೆಗೆ (ಕುವ್ಯಾವಿ. ೨-೫೩). 

[ಕುಸುಮ + ಅಸ್ತ್ರ] 

ಕುಸುಮಿತ (ಗು). ಹೂತ; ಹೂಬಿಟ್ಟ ; ಪುಪ್ಪಿತ: ಕುಸುಮಿತ ಕದಂಬ 
ವೃಕ್ಷಂಬೊಲ್‌' (ವಡ್ಡಾರಾ. ೫೫-೧೧); ಹರಿಣಧರೆಂ ಸೊಗಯಿಸಿದಂತಿರೆ 
ಕುಸುಮಿತ ಚೂತವಿತತಿ ಸೊಗಯಿಸಿತೆನಸುಂ (ಕವಿರಾ. ೩-೩೩); ಕುಸು 
ಮಿತಾನೇಕೆ ಕುಸುಮವಲ್ಲರೀ ಪ್ರಸರವಿಸರದೊಳ್‌ (ಚಂದ್ರಫು. ೩-೪೮ ವ). 

(ಸಂ. 

ಕುಸುಮಿಸು (ಕ್ರಿ). ೧. ಹೂವಾಗು; ಅರಳು; ವಿಕಸಿಸು: ಕುಸು 
ಮಿಸಿದೆ ಕುಸುಮದೆಸಳ ಮಿಸುಗುವ ಪೊಸ ಪೊಸ ಪಸೆಯೊಳಸದಳ ` 
ಮೆಸೆಯೆ (ಆದಿಪು. ೪-೧೨ ವ); ಅನಿಮಿಷವಧು ಕತ್ತುರಿಗದಡಿನ 
ಚಳಯಂಗೊಟ್ಟಿಳಲ್ಲಿ ಸೆಳ್ಳುಗುರ್ಗಳ ತೆಳ್ಳನೆ ತಿಳಿದ ಕಾಂತಿ ಕುಸುಮಿಸು 
ವಿನೆಗಂ (ಅನ್ನಂಪು. ೬-೪೬). ೨. ಹೂವನ್ನು ಬಿಡು: ಉನ್ಮದ ಭೃಂಗ 
ಕುಳಕ್ಕೆ ಕೆಂಪುವೀಜುವ ಕುಸುಮಂಗಳಿಂ ಕುಸುಮಿಸಿತ್ತು... ಮನೋಜ 
ಮನೋರೆಥದ್ರುಮಂ (ಅಜಿಫು. ೬-೧೧) ; ಕುಸುಮಿಸಿ[ಪಾಠಾಂ. ರಿ]ದುವು 
ಮಿಕ್ಕೆಸೆವಾಕ್ಪುಪಕುಜಾತ ವೀರುತ್ತುಗಳುಂ (ಕಾವ್ಯಾವ. ೧೯೫). ೩. ಹೂ 
ಬಿಡುವಂತೆ ಮಾಡು: ನೂಪುರಕ್ವಣಿತ ಸುಭಗ ವಾಮಪಾದಪ್ರಹರಣ 
ದೊಳಶೋಕತರುಗಳಂ ಕುಸುಮಿಸಿಯುಂ (ಆದಿಫು. ೧೧-೧೩೦ ವ); 
ಧವಳ ಕಳಮಾಕ್ಷತಂಗಳಿನಳಕವಲ್ಲರಯಂ ಕುಸುಮಿಸುತ್ತುಂ 
(ಪಂರಾಮಾ. ೫-೧೧೧ ವ). [ಕುಸುಮ + -ಇಸ್ಮು] 

ಕುಸುಮು, "ಕುಸುಬ್ಬು' ನೋ. 

ಕುಸುಮ್ಮು (ನಾ). ಚೆನ್ನಾಗಿ ಬಲಿಯದ ಬತ್ತ ಅಥವಾ ಅಕ್ಕಿಯ 
ಕಾಳು : ಕುಟ್ಟೀದ ಅಕ್ಕೀಲಿ ಕುಸುಮಾವ ತೆಗೆವಾಳು (ಹಳ್ಳಿ ಬಾ. ೫೩). 

[£ ಕುಸುಮ] 


"| ಕುಸುಮೈ, "ಕುಸುಂಬೆ' ನೋ. 


ಕುಸುಮ್ಮೆ (ನಾ). ೧. ಮುಟ್ಟಾಗುವುದು; ರಜೋದರ್ಶನ. 
೨. ಒಂದು ಜಾತಿಯ ಗಿಡ: *ಕುಸುಮೆ ಕೆಂಜಿಗೆಯಕ್ಕು? 
(ಮಂಗರಾ. ೪೫-೩೭). [೮ ಸಂ. ಕುಸುಮ) 

ಕುಸುಮೆಜಾಡ್ಯ (ನಾ). ಮುಟ್ಟಿನ ರೋಗ; ಪ್ರದರರೋಗ: 
“ಪ್ರುದರಃ ೧. ಮುರಿಯುವಿಕೆ. ೨. ಕುಸುಮೆ (ಪಾಕಾಂ. ಮ] ಜಾಡ್ಯ. 
೩. ಬಾಣ? (ಸಿದ್ಧಾಂತಿ. ೩೫೬). [ಕುಸುಮ್ಮೆ * ಜಾಡ್ಯ) 

ಕುಸುಮೇಷು (ನಾ). ೧. ಹೊವಿನ ಬಾಣ: ಪೂವಿನ ಬಿಲ್ಲೆ ಪುರ್ವ 
ಕುಸುಮೇನುಗೆ'ಕಣ್‌' (ಶಾಂತಿತ. ೮-೮೩). ೨. ಹೂವಿನ ಬಾಣ 
ಗಳನ್ನುಳ್ಳವನು; ಮನ್ಮಥ: ಆ ನಾಡು ದಿವಕ್ಕೆ ತೋಡು ಕುಸುಮೇಷುಗೆ 
ಬೀಡು (ಪುಷ್ಪಪ. ೯-೧೪). [ಕುಸುಮ + ಇಷು) 


ಕುಳೀರಸಂಭವ 


ಕುಳೀರಸಂಭವ (ನಾ). [ಜ್ಯೋತಿ] ಕರ್ಕಾಟಕ ರಾಶಿಯಲ್ಲಿ ಜನಿಸಿ 
ದವನು: ನನಜಲಕೇಳಿಯರ್ಥಿಯೊಡೆಯಂ . , . ಕುಬ್ಬಶರೀರಿ ಕುಳೀರ 
ಸಂಭವಂ (ಜಾತತಿ. ೧೭-೪). (ಕುಳೀರ (ಐ ಕುಲೀರ) + ಸಂಭವ) 

ಕುಳು "ಕುಳ್ಳ' ನೋ. 

ಕುಳುಂಪೆ (ನಾ). ನೀರು ನಿಂತಿರುವ ಗುಂಡಿ; ಕುಂಟಿ: ಜಳರಾಸಿ 


ಯಿಕೆ ಕುಳುಂಪೆಯ ನೀರಂ ಎಆಕಿವ (ಅದಿಪು. ೯-೧೦೮) ; ಆನೆಮುಟ್ಟದ | 


ಕುಳುಂಪೆಯ ನೀರಂತೆ ದೆಸೆದೆಸೆಗೆ ಸೂಸುವನ್ನೆಗಂ( ಪಂಪಭಾ.೧೧-೧೩೬ವ); 
ತಿಳಿವುದುಮಾ ಕದಡುವುದುಂ ಕುಳುಂಪೆಯೊಳ್‌ ನೆಗಣ್ಣು ಮುದಧಿಯೊಳ್‌ 
ನೆಗಲ್ಹಪುದೇ (ಶಾಂತಿಪು. ೧೧-೯೫) , ದಟ್ಟಿ ಕಾಡಿನ ನಡುವೆ: ಒಂದು 
ಕುಳುಂಪೆಯ ಪಕ್ಕದ ಹೊದರಿನಲ್ಲಿ (ಮಲೆಮ. ೩೧೩). 
[ದೇ. ॥ ತಮಿ. ಕುಟುಮ್ಬು] 

ಕುಳುಂಪೆಗೊಳ್‌ (ಕ್ರಿ). ಕೆಸರುಗಟ್ಟು; ಗುಂಡಿಯಂತಾಗು: 
ಕುಂಜರ ಗುರುಕುಂಭಮಗಡಳದಿನಲ್ಲುಗು -ತಂದು ಕುಳುಂಪೆಗೊಂಡ 
ನೆತ್ತರ ಪೊಸವಜ್ಜೆಯೊಳ್‌' ಕೆದಟ  ಕಣ್ಣೆಸೆದಿರ್ದುವು.. 
ಬೀರದ ಬಿತ್ತುಗಳಂತೆ ವರುತ್ತ್ರುಗಳ್‌ (ಮಲ್ಲಿಪು. ೧೦-೯೫). 

[ಕುಳುಂಪೆ * ಕೊಳ್‌] 

ಕುಳುಗಿಡಿ (ನಾ). ಉರಿಯುತ್ತಿರುವ ಕೆಡಿ; ಶೀಕ್ಷ್ಣವಾದ 
ಕಿಡಿ (?): ಉಗುಳಿದವು ತುಳು ನಾಕಾ ೨]ಗಿಡಿಗಳನು ಕ್ಲೈಬಿಗಳು 
(ಕುವ್ಯಾಸ. ೧೫-೪೧); ಕುಳುಗಿಡಿಗಳಗ್ನಿಜನ ಮುಷ್ಟಿಯ ಬಳ್‌ 
ತರಿಸಿದವೊ ಪೇಳಿನಲೊಳೆಡು ತಿವಿದನು ತೀವ್ರಹತಿಯಲಿ ರಿಪುಚ 
ಮೂಪತಿಯ (ತೊರರಾ. ೬-೧೯-೫೭). [ಕುಳ್ಳು + ಕಿಡಿ) 

ಕುಳುತ್ಫ (ನಾ). ಒಂದು ಬಗೆಯ ದ್ವಿದಳಧಾನ್ಯ; ಹುರುಳಿ: 
“ಕುಳುತ್ಸಂ — ಹುರುಳಿ” (ಕಾಶಕೃ. ೧೪೭); 'ನೀವಾರತಿಳತಳ ಮಸೂರಿಕಾ 
ಕುಳುತ್ತ್ತ ಮುದ್ದೆ ಮಾಷ... ಜೀರಕಧಾನ್ಯಕಾದಿ ವಿವಿಧ ಧಾನ್ಯ 
ಬೀದಂಗಳುಂ (ಆದಿಫು. ೩-೭೨ ವ). 

[< ಸೆಂ. ಕುಲತ್ಸ] 

ಕುಳುತ್ಮಕ (ನಾ). 2 ಕುಳುತ್ನ : *ಕುಳುತ್ತಕಂ 
(ವಸ್ತುಕೋ. ೯೫-೧೮). (ಆ ಸಂ. ಕುಲತ್ಹಕ] 

ಕುಳುಪು (ನಾ). ತುಂಡು; ಶಕೆಲ; ಖಂಡ (?): ಸರಸಿಜಭವ 
ಚಂದ್ರ ಸೂರ್ಯ ನಕ್ಷತ್ರವ ಎರಕದಿ ನಿರ್ಮಿಸಿ. ಮಿಕ್ಕ ಮೇಣೆವ 
ಕುಳುಪುಗಳೀ ಗಿರಿಯೊಳೊಟ್ಟ ದನೆನೆ ತರಣೇಂದುಕಾಂತವಲ್ಲಿಹುದು 
(ಜ್ಞ್ಞಾನಚ, ೧೦-೧೧೪). (2) 

ಕುಳುವಮೆ "ಕುಳಿಮೆ' ನೋ. 

ಕುಳುಮೆಕಾರ್ತಿ (ನಾ). “ಗರ್ಭಿಣಿ” (ಹುಲಿಹಾ. ಕೋಶ): ತಂಗವ್ವ 
ನಿಗೆ ಪೂವಿ ಕುಳುಮೆಕಾರ್ತಿ ಎಂಬ ಸಂಗತಿ ತಿಳಿಯಿತು (ಹುಲಿಹಾ. ೩೬೨). 

[ಕುಳುಮೆ (ಆ ಕುಳಿಮೆ) 4 -ಕಾರ್ತಿ) 

ಕುಳುರು (ಕ್ರಿ). ಸಂಚರಿಸು; ತಿರುಗಾಡು (?) :'ಮೂರುಲೋಕದಿ 
ತನ್ನ ಮನದಿಚ್ಚೆ ಬಂದಂತೆ ಹಾರುತ್ತ ಕುಳುರುತ್ತಾರೆವನು ಮಾರನುಪದ್ರವ 

“ ಕಾಲಡೆ ಗಾರಾಗಿಯು ತೀರದ ದಂಃಖವನೈದಂವೆನು ( ಪೂಜ್ಯಚ. ೧೧-೮೪). 

[7] 

ಕುಳುವಾಡಿ "ಕುಲವಾಡಿ' ನೋ. 

ಕುಳುವಾರು "ಕುಳವಾರ್ಕು' ನೋ. 

ಕುಳೆ "ಕೂಳ್ಮೆ' ನೋ. 

ಕುಳ್ಳೆ (ನಾ). ಎತ್ತರವಿಲ್ಲದವನು ; ಗಿಡ್ಡ; ಕುಬ್ಬ : ಅದೊಂದು ಕುಳ್ಳ 
ಆಸಾಮಿ (ಆಸಾಮಿ. ೯೫). ಕಳ್ಳನ ನಂಬಿದರೂ ಕುಳ್ಳನ ನಂಬಬಾರದು 
(ಗಾದೆ). [ಕುಳ್ಳು (ಐ. ಕುಜಳ್‌) + ಲ್ಯ] 


ಳೊ ಳ್ಳು” 


೧೯೯೨ 


* ಕೇಸರಿಯ |, 


ಕುಳ್ಳೆಡೆ 


ಕುಳ್ಳಕುಮ್ಮಟೆ (ನಾ). ಒಂದು ಬಗೆಯ ಆಟ ; ಮರಕೋತಿ (?) : 
ಕುಳ್ಳಕುಮ್ಮಟಿಯಾಡುವೆವು ಮರದಲ್ಲಿ ಬಾರೆಂದೆಲ್ಲಕೊಂದೆಡೆಯಲ್ಲಿ 
ಕೂಡಾಲೋಚಿಸುತಲೀ ಭೀಮ ಮೊದಲಾಗಿ (ಜಿನಭಾ. ೭-೯). 
[ಕುಳ್ಳ + ಕುಮ್ಮಟ್ಟಿ (ಆ ಕುಂಪಟ)] 
5| ಕುಳ್ಳಾವಿ "ಕುಲಾಯ್ಕ' ನೋ. 
ಕುಳ್ಳಿ, (ನಾ). ಎತ್ತರವಿಲ್ಲದವಳು ; ಗಿಡ್ಡಿ; ಕುಬ್ಬೆ: ಬಂಜೆ ಕುಳ್ಳಿ 
ಕುಂಟಿಯಿವರುಗಳಂ ಕಂಡರೆ ಕಾರ್ಯನಾಶ (ಸೌಗಂಧಿ. ೫೮೫-೧೩), 
[ಕುಳ್ಳ + -ಇ] 
ಕುಳ್ಳಿ, (ನಾ). (ಬೆಲ್ಲದ) ಅಚ್ಚು: ಭಕ್ತನಾದಡೆ ಬಾಳೆಯ ಹಣ್ಣಿನಂತಿರ 
ಬೇಕು ಭಕ್ತ ನಾದಡೆ ಬೆಲ್ಲದ ಕುಳ್ಳಿಯಂತಿರಬೇಕು (ವಚಶಾ. 1, ೧೯೩). [?] 
ಕುಳ್ಳಿರ್‌,. ಕುಳಿರ್ಕ್‌, ಕುಳ್ಳಿರು (ಕ್ರಿ). ಕುಳಿತುಕೊಳ್ಳು; ಆಸೀನ 
ನಾಗು: ಕಿತ್ತಯ್ಯಂಗಳುಮಂ ... ವಂದಿಸಿ ಭಟಾರರಲ್ಲಿಗೆ ವಂದು 
ಕುಳ್ಳಿರ್ದು (ವಡ್ಡಾರಾ. ೭೯-೧೭); ಮಣಿಮಯ ಹೇಮಾಸನದೊಳ್‌ 
ಕುಳ್ಳಿರ್ದನಂ ನೋಡಿ (ಪಂಪಭಾ. ೧೦-೫ ವ); ರುದ್ರಕನ್ನೆಯರೊಲಿದು 
ಸಿಂಗರಿಸಿ ಕುಳ್ಳಿರಲು (ಬಸರ. ೧-೧೩); ಅರಣ್ಯದಿದ್ರುಮಸಾನು ಡೇಶ 
ಹೊಳು ಕುಳ್ಳಿರುತಂ (ಪುಣ್ಯಾಸ್ರ. ೭-೧೯); ಯುಯುತ್ಸು ಶಿಖಂಡಿ ಪ್ರತಿ 
ವಿಂದ ಕರು ಪಾರ್ಥನನುಪಚರಿಸಿ ಕುಳ್ಳಿ ಿರ್ದರೆಲ್ಲಲ್ಲಿ (ಕುವ್ಕಾಕ. ೧೬-೭). 
ಕುಳಿರ್ಸ್‌ : *ಕುಳಿರ್‌- ಖುಜುಭೇದೇ (ಬಗ್ಗು, ಕುಳಿತುಕೊಳ್‌)ಹೈಮೇ 
ಚ (ಶೀತಲವಾಗು)” (ಶಮಧಾ); ಅಲ್ಲಿ ಕುಳಿತನು; ಮೆಲ್ಲನೆಯು ತನುವೆಲ್ಲ 
ಪುಲಕಸಲ (ಗಗತಾ. ೨-೨೨). ಕುಳ್ಳಿರು : ಧಾರುಣೀಪತಿ ಕುಳ್ಳಿರೈ 
ಪರಿವಾರ ಕುಳ್ಳಿರಿ (ಕುವ್ಯಾಗ.'೬-೧ಸ). 
ಕುಳ್ಳಿರಿಡಿಸು- ಕುಳಿತುಕೊಳ್ಳಲು ಆಸನವನ್ನು ಇಡುವಂತೆ 
ಮಾಡು ; ಕುಳಿತುಕೊಳ್ಳಲು ಅಣಿಮಾಡು : ಬಂದುದುತ್ತಮವಾದು 
ದಿತ್ತ ಬಾ ದಕ್ಷಿಣಯೆಂದೊತ್ತಿನೊಳು ಕುಳ್ಳಿರಿಡಿಸಿ (ಭರಡ. ೪೭-೮೬). 
[ಕುಳ್‌ + ಇರ್‌] 
ಕುಳ್ಳಿರಿಸು, ಕುಳಿರಿಸ್ಕು (ಕ್ರಿ). ಕುಳಿತುಕೊಳ್ಳುವಂತೆ ಮಾಡು: 
ಕಾಲಂ ಕರ್ಚಿ ಭಟ್ಟಾರಕರ್ಗೆಜಗಿ ಕುಳ್ಳಿರಿಸಿ (ವಡ್ಡಾರಾ. ೭೮-೧೨ ವ); 
ಚೌಪಳಿಗೆಗಳೊಳ್‌ ಕುಳ್ಳಿರಿಸಿದರ್‌ (ಪಂಸಭಾ. ೨-೬೭); ಕುಳ್ಳಿರಿಸಿದನು 
ವಿನಯದಲಿ (ತೊರರಾ. ೪-೬-೨೪). ಕುಳಿರಿಸ್ಕು : ತೆಗೆದು ತಾ ಬಿಗಿಯಪ್ಪಿ 
ಕುಳಿರಿಸೆ (ಕೌಶಿರಾ. ೩೯-೨೩); ಬಳಿಬಂದರೆಲ್ಲರ ಕಂಡು ಚಕ್ಕಳದಲ್ಲಿ 
ಕುಳಿರಿಸಿ (ಭರಚ. ೩೯-೧೦೦). 
ಕುಳ್ಳಿರಿಸಿಕೊಳ್ಳುಎಕುಳಿತುಕೊಳ್ಳುವಂತೆ ಮಾಡು : ತಳೆವಿಡಿದೆತ್ತಿ 
ತಕೆ ಪಿಸಿ ನ್ನ ಯ ತೊಡೆಯೊಳಗೆ ಕುಳ್ಳಿ a (ಕಂನವಿ. ar 
[ಕುಳ್ಳಿರ್‌ +- Re 
ಕುಳ್ಳಿರು ತ್‌ ನೋ. 
ಕುಳ್ಳು "ಕುಳ್‌' ನೋ. 
ಕುಳ್ಳು "ಕುಲಳ್‌' ನೋ. 
ಕುಳ್ಳಿ (ಕಾ). ಮಲದ ಕುಪ್ಪೆ, ಉಂಡೆ: ಇಬ್ಬರಿಗೂ ಪದ್ಧತಿಯಂತೆ 
ಬೈಗುಳದ ಒಂದು ಲಡಾಯವೆ ನಡೆದುಹೋಯ್ತು, ಅವಾಚ್ಯ ಡಾ 
ಅಶ್ಲೀಲ ಭಾಷೆಯ ಕುಳ್ಳೆಗಳನ್ನೆ ಒಬ್ಬರ ಮೇಲೊಬ್ಬರು ಎಸೆದಾಡಿ 
(ಮಲೆಮ. ೪೫೦). [ಆ ಕುರುಳ್ಳ್‌?) 
ಕುಳ್ಳೆಡೆ (ನಾ). ಕುಳಿತುಕೊಳ್ಳುವ ಎಡೆ, 2 ಜಾಗ; ಆಸನ: 
ಕುಳಿತು ಕೊಳ್ಳು ವುದಕ್ಕಾ ಗಿ ದಾರ ಸಲಕರಣೆ, ಸ್ಥ ಳ (ಕುರ್ಚಿ, 
ಮಣೆ, ಮೊ. ವು); ಆಸನ. ಹೀಠ, ಕುಳ್ಳೆಡೆ ? (56. ಇಂಕನ) ; ಕೆಂಪು 
ಮೋರೆಯ ಚೆಮರಿಡಿದ ಹೆಂಗಸರಿಂದ ಕುಳ್ಳಿ ಿಡೆಗಳೆಲ್ಲ ಭರ್ತಿಯಾಗಿದ್ದುವು 
(ಪುನರು. ೪೫೪). [ಕುಳ್ಳ್‌ + ಎಡ್ಕೆ] 


ಕ 
ಐ 


20 


25 


35 


43 


ಕುಸುರಿಕಡಗ 


ಕುಸುರಿಕಡಗ (ನಾ). ಕುಸುರಿಗೆಲಸ ಮಾಡಿರುವ ಕಡಗ 
—ಬಳೆ: ಮೊಸರು ಮಾರುತ ಬಂದಳಾಕೆ ಕುಸುರಿಕಡಗದ..ಗೊಲ್ಲಿತಿ 
(ನಾಪದ. ೨೧೪). [ಕುಸುರಿ + ಕಡಗ್ಗ] 
ಕುಸುರಿಕಾಳು (ನಾ). ಎಳ್ಳು, ಜೀರಿಗೆ ಮೊದಲಾದ ಸಣ್ಣ ಕಾಳು 
ಗಳನ್ನು ಸಕ್ಕರೆಪಾಕದಲ್ಲಿ ಅದ್ದಿ ತಯಾರಿಸಿದ ಒಂದು ಬಗೆಯ 
ಖಾದ್ಯ: ರಾತ್ರಿ ಊಟಮಾಡಿ, ಕುಸುರಿಕಾಳು, ಎಳ್ಳು ...-ಮುಕ್ಳಿದ್ದೆ 
,  (ಮುನೋನಂ. ೧೨೫), (ಕುಸುರಿ, + ಕಾಳ್ಗು (ಆ ಕಾಲ) 
ಕುಸುರಿಕಿಡಿ (ನಾ). ಸಣ್ಣಕಿಡಿ, ಬೆಂಕಿಯ ಕಣ: ಕುಸುಂಕಿಡಿಗಳು 
ಭುಗಿಲು ಭುಗಿಲೆನುತುಸುರಿಗುಬ್ಬಸ ಹುಟ್ಟಿ ಕಂಡವರೆಸುಗಳುಡುಗಿದುವಾರು 
ನಿಲುವರು ಶಕ್ತಿಯಿದಿರಿನಲಿ (ಕೌಶಿರಾ. ೨೨-೩೫). [ಕುಸುರಿ * ಕಿಡಿ) 
ಕುಸುರಿಖಂಡ (ನಾ). ಸಣ್ಣ ತುಂಡು; ಚೂರುಚೂರಾದ ಖಂಡ: 
ಬಿದಿರಿದಿರು ಕೊಯ್ದ ಲಲೆಗಳನು ಕಾಜುದರು ಕರುಳನು ಕುಸುರಿ 
ಖಂಡದ ಕದಳಿಮೈಗಳ ಚೂಣಿ ಮಲಗಿತು ತಾಜುಥ ಟ್ರ ನಲಿ 
[ಕುಸುರಿ, * ಖಂಡ) 
ಕುಸುರಿಗಂಡ (ನಾ). - ಕುಸುರಿಖಂಡ: ಹಸಿಯ ತೊಗಲುಡಿಗೆ 
ಹಿಂಡಿಲುಗರುಳ ಡಲ್ಲಣಂ ಕುಸುರಿಗಂಡದ ತೊಂಗಲ್‌ , . , ಎಸೆಯೆ 
ಮಾಮಸಕದಿಂ. . . ಭೂತ ಭೇತಾಳರಾಡಿದರು (ಹಚಕಾ. ೧೨-೩೩) ; 
“ತೆಳುಮಾಂಸ ವಪೆ” (ಪ್ರಥಣ್ಣ). [ಕಂಸುರಿ*- ಕಂಡೃ] 
ಕುಸುರಿಗರುಳು (ನಾ). ಕತ್ತರಿಸಿದ ಕರುಳು ; ತುಂಡಾದ ಕರುಳು: 
ಬಸಿವ ಹೊಸರುಧಿರಕ್ಕೆ ಜೋಲುನ ಕುಸುರಿಗರುಳಿಂದುದಿರುವಡಗಿನ ಬನೆಗೆ 
ಬಂದೆಜಗಿದವುಲೂಕಳಧ್ವಾಂಕ್ಷ ಸಂದೋಹ (ಕುವ್ಯಾಭೀ. ೪-೪೫) ; ನೆರೆದು 
ಜಂಬುಕ ಗೃದ್ಧಸಂತತಿ. . . ಕುಸುರಿಗರುಳನು ಮೆದ್ದು ಸಲೆ ದಜೆದು 
(ಮೂಲರಾ. ೫-೩೬). [ಕುಸುರಿ, + ಕರಳು (೮ ಕರುಳ್‌)] 
ಕುಸುರಿಗಾಯಿ, ಕುಸುರುಗಾಯಿ (ನಾ). ಎಳೆಯ ಕಾಯಿ; ಕಸು 
ಗಾಯಿ ; ಹೀಚು; ಮಿಡಿ: (9). ಕುಸುರುಗಾಯಿ : (೪. 
[ಕುಸುರಿ * ಕಾಯ್ಕಿ (ಆ ಕಾಯ್‌,)] 
ಕುಸುರಿಗೆಲಸ, ಕುಸುರುಕೆಲಸ, ಕುಸುರುಗೆಲಸ (ನಾ). ೧. ಅತಿ 
ಸೂಕ್ಷ್ಮವಾದ ಕೆತ್ತನೆಯ ಕೆಲಸ; ನಯನಾಜೂಕಿನ ಕೆಲಸ: 
ಕುಸುರಿಗೆಲಸದ ಮಿಸುನಿಯ ತೊಡಿಗೆಯ ಬಿಟ್ಟು (ಶೂನ್ಶಸಂ. ೩೯೧-೯) ; 
ಕುಸುರಿಗೆಲಸದ ಮಣಿಪದಕಮನೊಪ್ಪುವ ಮುತ್ತಿನ ಸಮ ಹಾರಾವಳಿಯ 
(ಪದ್ಮರಾ. ೩-೪೬) ; ಒಳ್ಳೆನ್ನಡದ ಕಲೆಯೊ, ಕುಸುರಿಗೆಲಸದ ಸಿಲೆಯೊ 
(ಹೊಂಗಳು. ೧೬-೧೦). ಕುಸುರುಕೆಲಸ: ಚಮತ್ಕಾರ, ಪಾಂಡಿತ್ಯ, 
ಶಾಸ್ತ್ರವೈಖರಿ, ಕುಸುರುಕೆಲಸ - ಇವಾವುವೂ ಕಲೆಯ ಮುಖ್ಯ ಲಕ್ಷಣ 
ಗಳಿನಿಸವು (ಜಾನಗೀ. ೨). ಕುಸುರುಗೆಲಸ: ೨. ಚಿತ್ರಕಲೆಯಿಂದ 
ಕೂಡಿದ ಸೂಕ್ಷ್ಮವಾದ. ಕಸೂತಿ ಕೆಲಸ: ಕುಸುರುಗೆಲಸದಿಂದ 
ತುಂಬಿದ ಅಂಚುಳ್ಳ ಸೆರಗಿನ ರೇಶಿಮೆಯ ಸೀರೆಯ ನ್ನುಟ್ಟು 
-(ದೂರಸ. ೮4). [ಕುಸುರಿ + ಕೆಲಸ] 
ಕುಸುರಿತಿರಿ (ಕ್ರಿ). ಎಕುಸುರಿದಅೀ; ಶಶಿಮುಖಿಯರನ್ನು ಕಂಡು ಕಾಮದ 
ವೃಸನ ಭಾಳಾಗಿಹನು ಅವರನು ಕುಸುರಿತಿರಿದು ಯಮದೂತರೊಯ್ವುದ 
ನರಿಯರೆವರೆಂದ (ಜ್ಞಾನಸಿಂ. ೨-೧೦). [ಕುಸುರಿ 4 ತಿರ್ಕಿ (ಆ ತಿಆಿ,)] 
ಕುಸುರಿದೇಅ (ಕ್ರಿ). ಸಣ್ಣಸಣ್ಣದಾಗಿ ಕತ್ತರಿಸು; ತುಂಡುತುಂಡು 
ಮಾಡು; ಕೊಚ್ಚು : ಮುಂಗುಡಿಯ ಮೋಹರವ ಕುಸುರಿದಂದೆಲ್ಲರಂ 
ಕೊಂದು (ಹ ಚಕಾ. ೬-೧೬) ; ಕುಸುರಿದಆಾದಡಗಿನಂತೆವೊಲೆಸೆದುವು 
ತದ್ವನದೊಳುದಿರ್ದ ಮುತ್ತದ ಮುಗುಳ್ಗಳ್‌ (ಯಶೋಚ. ೧-೩೭); 
ಕುಸುರಿದಜಡೊಟ್ಟಿದನು ಕನಲಿದು ಕನಿವ ಕಪಿಬಲವ (ತೊರರಾ. 
೬-೧೧-೧೭), [ಕುಸುರಿ * ತಜಿ) 


(ಕುವ್ಯಾದ್ರೋ. ೧೭-೨೧). 


೧೯೮೩ 


33 


45 


ಕುಸುವಲಕ್ಕಿ 


ಕುಸುರಿಮಾತು "ಕುಸುರಿವಾತು? ನೋ. 

ಕುಸುರಿವಾತು, ಕುಸುರಿಮಾತು (ನಾ). ಸೂಕ್ಷ್ಮವಾದ ನುಡಿ; 
ನಾಜೂಕಿನ ಮಾತು: ಬಣ್ಣನೆಯ ಕುಸುರಿವಾತುಗಳಣ್ಣಂದಿರ 
ತೆಜದಿನನ್ನ ವಿನ್ನದೆನುತ್ತಂ ಬಣ್ಣಿಸಲಜಿಯೆಂ (ಧರ್ಮ ನಾ. ೧-೭೦). 
ಕುಸುರಿಮಾತು: ಕಿವಿಮಾತು, ಕುಸುರಿಮಾತು, ಶ್ಲೇಷೊ ಕ್ತಿ, 
ವ್ಯಾಜೋಕ್ತಿ ಮೊದಲಾದ ಉಕ್ತಿಪ್ರಕಾರಗಳು . . . ಹರಟೆಗೆ ಸಂಸ್ಕಾರ 
ವನ್ನು ಕೊಡುವುವು (ಸಾಹಿವಿ. ೧೧೫). [ಕುಸುರಿ * ಮಾತೂ] 

'ಕುಸುರಿವನೆಸ (ನಾ). ಎ ಕುಸುರಿಗೆಲಸ: ಸುಂದರಮೆನಿಪ ಕುಸುರಿವೆಸ 
ದಿಂದರಮನೆ ಮಾಟ್ರುದು ಮಯಂಗಮಂತಿವಿಸ್ಕಯಮಂ 
(ಪಂರಾಮಾ. ೧-೧೨೯) ; ಹೀರೆಯ ಪೂವಿನ ಬಣ್ಣದ ನೇರಾಣಿಯ ಕುಸುರಿ 
ವೆಸದ ನೆಲೆಮಾಡಂಗಳ್‌ (ಯಶೋಚ. ೧-೩೦) ; ಒಳಪೊಕ್ಕಳು ಮಿಸುನಿಯ 
ಕುಸುರಿವೆಸದ ಸಜ್ಜೆವನೆಯ'(ಕುರಾಸಾಂ. ೮-೪). 

[ಕುಸುರಿ + ಬೆಸ್ಳ) 

ಕುಸುರು, (ಕ್ರಿ). ೧. ನಯಗೆಲಸಮಾಡು ; ಸೂಕ್ಷ್ಮವಾದ ಕೆತ್ತನೆ 
ಕೆಲಸಮಾಡು. ೨. ಚೂರುಮಾಡು; ತುಂಡುಮಾಡು ; ಕೊಚ್ಚು: 
ಕುಜಿದಲೆಯ ಹಂತಿಯ ಕುಸುರಿದೆಲುವಿನ ಕೋದಮಿಾನಂಗಡಿಯಲ್ಲೆ ತಂದ 
(ಕುವ್ಯಾಅ. ೧೫-೮). ೩. ಕುಸುಕು ; ಕುಕ್ಕು; ಚಚ್ಚು: ಕರುಳ ತೆಗೆ 
ತಿನ್ನಡಗನೆನುತಬ್ಬರಿಸಿ ಸೂರ್ಯನು ಕೊಟ್ಟ ದಾನವನುರವಣಿಸಿ ಕೀಚಕನ 
ಹೊಯ್ದನು ಹಿಡಿದು ಕುಸುರಿ (ಪಾಕಾಂ. ಬಿ]ದನು (ಕುವ್ಯಾವಿ. ೩-೧೬) ; 
ಮುಸುಡೆಡೆಗೆ ಮದವೇಜ್‌ದಿಭಪತಿ ಕುಸುರಿ [ಪಾಠಾಂ. ಕಿ]ದೆಳೆಗುಂಬಳದ 
ವೊಲು ರಕ್ಕಸನ ನಿಜದಾಕಾರೆಕಾರಮವಾಯ್ತು (ತೊರರಾ. ೬-೨೪-೩೧). 
೪. ಗಿಡಿ; ಶುಂಬು: ಒಮ್ಮಾನವನುಟ್ಟು ಕುಡಿಕೆಯಲ್ಲಿ ಕುಸುರಿ 
ಕೂಳೊಡೆದು ಬಾಲರಿಗೋಗರವಾಯಿತ್ತು (ಮೋಳಿಮಾ, ೨೧೭-೭೭೧) ; 
“ಗಡಣಿಸಿ? (ಮೊ ಳಿ ಮಾ. ಟೀಕೆ). ೫, ಮುಸುರು; ಮುತ್ತು: 
ಆ ಸಮರಾಂಗಣದೊಳಗಿದಿರಾದೇಳುಂ ವೆಸವೆನಿಪ ಧೀರರನು ಕುಸುರಿ 
[ಪಾಕಾಂ. ಮುಸುಕಿ] ಮುಂದಲೆಯ ಪಿಡಿದು ಕೊಚ್ಚಿ ಳೆಡಹಿದೆರಸಮ 
ಭಟರುಗಳೆನಿಪರು (ತ್ರಿಪಸಾಂ. ೧೯-೨೧೦). ೬. ಬಾಗು; ಕುಗ್ಗು: 
ಕ್ರೋಧಾರ್ತಂ ಪನ್ನಗೇಂದ್ರಂ ಸೆಡೆದು ಕುಸುರಿದಂ ಕುರ್ಗೆ ದಿಗ್ಲಂತಿಜಾಲಂ 
(ಬೀಳವಂ. ೨೬). ೬. ಕಡೆಯಲ್ಪಡು; ಚಿತ್ರತವಾಗು: ಕನ್ನಡರ 
ಕೈವಾಡದಿಂದ್ರಜಾಲಕೆ ಕಲ್ಲು ಕುಸುರಿತು (ಉಯ್ಯಾಲೆ. ೬೫-೧೦). [?] 

ಕುಸುರ್ಕು "ಕುಸುರ್ಮಿ' ನೋ. 

ಕುಸುರುಳೆಲಸ "ಕುಸುರಿಗೆಲಸ' ನೋ. 

ಕುಸುರುಗಾಯಿ "ಕುಸುರಿಗಾಯಿ? ನೋ. 

ಕುಸುರುಗೆಲಸ "ಕುಸುರಿಗೆಲಸ' ನೋ. 

ಕುಸುರೆಳ್ಳು (ನಾ). ಇ ಕುಸುರಿಕಾಳು: ಮಕರಸಂಕ್ರಾಂತಿಗೆ ಮೈತುಂಬ 
ತುಟಿತುಂಬ ಎದೆತುಂಬ ಕುಸುರೆಳ್ಳು ಮೂಡುತಿದೆ (ಸಖಗೀ. ೨೩-೪೦೬); 
ಆಸೆಯ ಕುಸುರೆಳ್ಳು ತಿನಿಸುವರೆಲ್ಲರು ಬಂದರು (ಇಂಚಾಪ. ೧೧೭-೭೫) ; 
ಅವರೆಲ್ಲ. . . ಕೈಯಲ್ಲಿ ಕುಸುರೆಳ್ಳಿನ ಕರಂಡಕವನ್ನು ಹಿಡಿದುಕೊಂಡು 
ಅತ್ತಿತ್ತ ಹಾರಾಡಿದರು (ರಂಗರೋ. ೧೧೪). 

[ಕುಸುರ್ಯು (ಆ ಕುಸುರಿ) * ಎಳ್ಳು (ಆ ಎಳ್‌)] 

ಕುಸುವಲಕ್ಕಿ, ಕುಸಲಕ್ಕಿ, ಕುಸುಬಲಕ್ಕಿ (ನಾ). - ಕುದುಪಲಕ್ಕಿ : 
ಕರಾವಳಿ ಪ್ರದೇಶದಲ್ಲಿ ಕುಸುನಲಕ್ಕಿ ಅನ್ನವನ್ನೇ ಹೆಚ್ಚಾಗಿ ಊಟಮಾಡು 
ತ್ತಾರೆ (ರೂಢಿ). ಕುಸಲಕ್ಕಿ : (8). ಕುಸುಬಲಕ್ಕಿ: ಎಷ್ಟು ದಿನ 

ವಾಯಿತೋ ಕುಸುಬಲಕ್ಕಿಯ ಅನ್ನ ತಿಂದು? ಹಲಸಿನ ಬೀಜದ 

ಹುಳಿ, ಕುಸುಬಲಕ್ಕಿ ಅನ್ನ, ಹೊಸದಾಗಿ ಬೆಣ್ಣೆಕಾಯಿಸಿದ ತುಪ್ಪ 

(ಸಾಹೇಬ್‌. ೨೫೧). [ಕುಸುವಲ್ಳು + ಅಕ್ಕಿ] 


ಕುಸುವು, 


ಕುಸುವ್ರು ಕುಸುಬು, (ಕ್ರಿ). ಬೇಯಿಸು; ಪಕ್ರಮಾಡು : ಒಂದು 
ತರಹ ಬೀಜವುಳ್ಳ ಕಾಯನ್ನು ಸಿಪ್ಪೆ ಸಮೇತ ಕುಸುವಿ ತಿನ್ನುತ್ತಾರೆ 
(ಪ್ರವಾಇ. 1, ೭); ಮನೆಮಕ್ಕಳೆಲ್ಲ ಕುಸುವಿದ ಅವರೆಕಾಯನ್ನು ಸುಲಿದು 
ತಿಂದು ನಲಿದಾಡುತ್ತಾರೆ (ನನ್ನೂರು. ೪೪). ಕಸುಬು: ಕುಸುಬಿದ 
ಕಡಲೆಕಾಯಿ (ರೂಢಿ). (%) 

ಕುಸುವ್ರು (ನಾ). ಒಂದು ಜಾತಿಯ ಕಾಡು ಹುಲ್ಲು: (೪. [1] 

ಕುಸೂಲ (ನಾ). ಕಣಜ; ದವಸಧಾನ್ಯಗಳನ್ನು ತುಂಬುವ 
ಉಗ್ರಾಣ: *ಕುಸೂಲ- ಕುಶೂಲ= ಕಣಜ” (ತದ್ಭಕೋ. ಆ); ಕುಸೂಲ 
ಮೆಂದೊಡಂ ಪಲ್ಮ್ಕೋಪಮಮೆಂದೊಡಮೇಕಾರ್ಥಮೆಂದಲವುದು 
(ತತ್ತ್ವಪ್ರ. ೧೭೫). [ಸೆಂ.] 

ಕುಸೂಲಗೃಹ (ನಾ). ಉಗ್ರಾಣದ ಮನೆ; ಕೋರಿ; 
ಕೋಟ್ಟಾರ: *ಅಂತರ್ಗೃಹಂ ಕುಸೂಲಗೃಹಾಂತರ್ದೇಶಂಗಳಣಾಗೆ 
ಕೋಷ್ಕಮದಕ್ಕು೦? (ವಸ್ತುಕೋ. ೧೩೨-೮೭). [ಕುಸೂಲ ಗೃಹ] 

ಕುಸೈತಿ(ನಾ).೧, ವಂಚನೆ; ಮೋಸ: “ಕುಸೃತಿ ಮಾಯೆ ಕುಹಕ” 
(ಮಂಗರಾ. ೧೩೩-೨೮). ೨, ಕೆಟ್ಟ ನಡತೆ ; ಕುನೀತಿ: (೪). ೩. ಇಂದ್ರ 
ಜಾಲ; ಮಾಟಿ; ಮಂತ್ರ: (8). [ಸಂ.] 

ಕುಸೃತಿಬಂಧ (ನಾ). ಇಂದ್ರಜಾಲದ ಕಟ್ಟು; ತೊಡರು: ವಿಕೃತ 
ಘೋರ ಸಂಸಾರಮಿಂತಿದೇಂ ವೃಜಿನಬಂಧಮೋ ಕುಸೃತಿಬಂಭಸಂಬಂಧ 
ಮೆಂದದೇಂ ತಳೆದನೋ ಮುನಿಪ್ರ ವರನಾಗಳುದ್ದೆ ೀಗಮಂ 
(ಸುಕುಮಾ. ೪-೬೧). ಜು ಬಂಧ] 

ಕುಸೆ (ನಾ). ಒಂದು ಜಾತಿಯ ಹುಲ್ಲು (?) : ನೊಡೆಬಾಳಂ ಕುಸೆ 
ಗೇರ್‌ಪ್ಲವಂ ಬಸುರಿದಾವಲ್ಮಲಂ ಜಂಜಲಪ್ರದಮುಂ ಸಿಂಧುರ ಮಿಂಚು 
ವತ್ತಿ (ಅಟ್ಟಿಮ. ೧೧-೫೬). [ಆ ಸಂ. ಕುಶ?) 

ಕುಸೆಗಾತಿ (ನಾ). ಬೆಡಗುಗಾತಿ; ಬಿನ್ನಾಣಗಿತ್ತಿ ; "ವಿನೋದ 
ವುಳ್ಳವಳು ” (ಪ್ರಭಣ್ಣ) : ಸವಿನುಡಿಯ ಸುಂದರಾಂಗಿ ಚೆಲ್ಲದ 
ಫುಲ್ಲೋಲ್ಲಾಸೆ ಕೊಸರಿನ ಕುಸೆಗಾತಿ ಇಂಗಿತವನಜಕಿನ ಭಂಗಾರದ ಪುತಿಕೆ 
(ಉದ್ಭಟ. ೫-೫೩ ವ). [< ಕುಸುರಿಗಾತಿ) 

ಕುಸ್ತ (ಗು). ಭೂಮಿಯಲ್ಲಿರುವ: ವಿಸ್ತರಿಸಿ ಸಾಸನವ ಸುಕುಮಾ 
ರಕೆಜೆಯ ಮಣಿಕುಸ್ತಸಿಂಹಾಸನಾಲಂಕೃತಾನಂದ ಮಿಗಿಲೆಸ್ತರವೇಳ್ಪುದಾ 
(ಜಿನಮು. ೧೭-೧೭); ಕುಪಿತಸ್ಥಳದಿ ಪಿಸ್ತರದೆ ಕುಸ್ತಬಲಫಸ್ತದಿಂ 
ಭಸ್ತಕೆಡೆದು (ಜಿನಮು. ೧೭-೧೭). [< ಸಂ. ಕುಸ್ಮ] 

ಕುಸ್ತರಣೆ (ನಾ). ಸಮಾಧಾನಪಡಿಸುವಿಕೆ; ಆಶ್ವಾಸನೆ “ಇೂಡುವಿಕೆ 
ಗಿ: ವಿಸ್ತರಿಸಲೇನದನು ನಿಮ್ಮ ಸಮಸ್ತಬಲನಯನೇಂದು ರಾಹುಗ್ರಸ್ತ 
ವಾದುದು ಕಾಣರೊಬ್ಬರನೊಬ್ಬರಾಜಿಯಲಿ ಹೆಸ್ತಗಳ ಸೋಕುಗಳ ಕೊ 
ಹಿನ ಕುಸ್ತರಣೆಗಳ ಭ[ನಾಕಾಂ. ಜುಸ್ತರದ, ದುರ್ಭ] ಯದ ಕರೆವಿನ್ಮಸ್ತ 
ಗಿರಿತರುಗಳ ಸಗಾಢದಲಿದ್ದು ದಾ ಸೇನೆ (ತೊರರಾ; ೬-೩೫-೩೭). [?] 

ಕುಸ್ತ ರಿಸು, ಕುತ್ತರಿಸು (ಕ್ರಿ. ೧. ಸಮಾಧಾನಪಡಿಸು ; ಸಂತೈಸು: 
ನಿನ್ನಾ ಣೆಯೆಂದು ಕೂರ್ಮೆಯಿಂ ಕುಸ್ತರಿಸಿ ಆಳ್ಮಂಗಾಸಜುದೋಣದಂತೆ 
(ವಹ: ೭೦ ವ); ಅರಸ ಬಳಿಕಾ ರೆತುನವನು ನಿಜಶರಣನುರು 
ಶೋಕಾಗ್ನಿಯನುಪಹರಿಸಿಕೊಟ್ಟಿನು ಕುಸ್ತರಿಸಿ ಕರುಣಾಮೃತವ ಸುರಿದು 
(ತೊರರಾ. ೬-೨೮-೬೭) ; ಸೀತೆಗೆ ಗುರುತಾ ` ಕೊಡ ಕೊಡುತ್ತ ಕುಸ್ತರಿಸಿ 
ದಂತೆ ಹನುಮಂತಾ (ವಾದಿಕೀ. ೧-೨೮-೧). ೨. ಉಪಚರಿಸು; 
ಆದರಿಸು: ಜಲಜಾಕ್ಷಿಯರ ಕುಸ್ತರಿಸಿ ನಿಯೋಗವಾಂತಲರಂಬಗೆರ್ದೆಯ 
ನೊಡ್ನುವರು (ಮೋಹತ. ೧೮-೨೬); ಹೆತ್ತಮ್ಮ ನಮ್ಮನ್ನು ಕುಸ್ತರಸಿ 
ಇಸ್ಟೊತ್ತು ಮ ತ್ತೆ ತಳಾಯಿತೆನೆ (ಶರಲೀ. ೪೮೫-೩) ; ಇತ್ತ 
ಬಾರೆಂದೆಡೆಯೊಳಾಸನವಿತ್ತು ಕುಸ್ತರಿಸುತಲಿ (ಜಿನಭಾ. ೨೬-೧೮). 


೧೪೯೮೪ 


5 


40 


43 


ಕುಸ್ತ 
೪ 


೩. ವಿವರಿಸು; ವರ್ಣಿಸು : ಕೊರವಿತ್ತಿ ವೇಷವನು ಬಿತ್ತರದಿ ತಾಳುಕ್ತ 
ಲಿರ್ಪನು`ಕುಸ್ತರಿಸಿ ಪೇಳಲೈಯದನಾನೆತ್ತ ಬಲ್ಲೆನು (ಆರ್ಚಾವಿ. ೧-೧೮). 
೪. ನಿವಾರಿಸು; ಕಳೆ; ಹೋಗಲಾಡಿಸು : ಕಂದರ್ಪ ಖಳನೊಡಲಿಂದೆ 
ಸುರಿವ ರಕ್ತಚಂದನ ಬೊಬ್ಬಿಟ್ಟು ರತಿಯ ಹಿಂದಣ ನೋವ ಕುಸ್ತರಿಸಲು 
ನಾರೆದೆ ಬಂದಂಗಜನ ಕೀರ್ತಿಸಿದ (ಮೋಹತ. ೧೩-೩). ೫. ಕದಲಿಸು; 
ಅಲುಗಾಡಿಸು: ಮಸ್ತಕ ಮೊದಲಾದ ದಿವ್ಮದೇಹವ ಹೊತ್ತು ಸಿಸ್ತರಿಸಿದ 
ಪಾದಯುಗವ ಕುಸ್ತರಿಸುವರುಂಟಿ ಕುವರಿ ಕೇಳ್‌ ನಿನ್ನಯ ಹಸ್ತಾಂಭ್ರ 
ಪದ್ಮವಾನೈಸೆ (ಮೋಹತ, ೩೧-೪೧). ೬. ತೃಪ್ರಿಪಡಿಸು; ತಣಿಸು: 
ಕುಸ್ತರಿಸುವುವಲ್ಲಲ್ಲಿ ಬಳಲ್ಲ ಸಮಸ್ತರ ದೃಗುಯುಗಳಕ್ಕೆ ಪಿಸ್ತರಿಸುವಚ್ಚರಿ 
ಯೆನೆ ... . ಕೆಜಕೆಗಳೊಪ್ಪಿದುವು (ಮೋಹತ. ೨-೩೫); ಬೇಡಿದುದ 
ಅಪರಿಮಿತಾಶ್ರಿತ ಜನರಿಂಗೆ ಕೊಟ್ಟ ಶ್ರೀ ಕೃಪೆಯಿಂದ ಕುಸ್ತರಿಸಿದನು 
(ಮೋಹ ಶ. 9-೭೧). ೭. ಕುಳ್ಳಿರಿಸು: ನೆಗಪಿ ಪರಿಯಂಕಾಗ್ರ. 
ತಳ್ರದೊಳೊಲ್ಹು ಕುಸ್ತರಿಸಿ (ಮದೇಪು. ೫-೫೬); ಪಿಡಿದೆತ್ತಿ ಕುಸ್ತರಿಸಿ 
ಬೋಳ್ಳಿಸಿ ಬಿಗಿದಪ್ಪಿ (ಚೋರಬ. ೮-೨೧). ಕತ್ತರಿಸು : ೧. ಕರಮೆಸೆವ 
ಸೋಗೆ ಚಿತ್ತದ ಬೇಗೆಯಂತಿರಾ ಪರವೆಗಾದುದು ದಯಾಪರ ವೇಗದಿಂದ 
ಲೊಡವೆರಸಿ ಕುತ್ತರಿಸೆಂದಳು (ಸೌಂದಪು. ೮-೬೮). 
[ - 1 ತೆಲು. ಕುಸ್ತರಿಂಚು) 

ಕುಸ್ತಿ (ನಾ). ಜಟ್ಟಕಾಳಗ ; ಮಲ್ಲಯುದ್ಧ : ಜನರು ಕುಸ್ತಿ ಕಸರತ್ತು 
ನೊದಲಾದುವುಗಳಲ್ಲಿ ತಮ್ಮ ಹೊಸತನವನ್ನು ಹೊಮ್ಮಿಸುವರು 
(ಕನ್ನಜಾ. ೧೭೭) ; ಗರಡಿ, ಸಾಮು, ಕುಸ್ತಿ, ಕೋಲಾಟ ಮೊದಲಾದವು 
ವನ್ನೂ ಸಾಮೂಹಿಕ ನೃತ್ಯಗಳನ್ನೂ ಪ್ರಚಾರಕ್ಕೆ ತರಬೇಕು (ಶಿಕ್ಷದ.೩೮೬)- 

(« ಪಾರ. ಕುಶ್ತೀ) 

ಕುಸ್ತಿಬಿಡು (ನಾ). ಜಟ್ಟಿಕಾಳಗ ಮಾಡಿಸು; ಮಲ್ಲಯುದ್ಧ ಕ್ಕೆ 
ತೊಡಗಿಸು : (ಕಿ). [ಕುಸ್ತಿ * ಬಿಡು] 

ಕುಸ್ತಿಯಾಡು (ಕ್ರಿ). ಜಟ್ಟಕಾಳಗ ಮಾಡು; ಮಲ್ಲಯುದ್ಧಮಾಡು: 
ಅನಳ ಲಕ್ಷ್ಯವನ್ನು ಸೆಳೆಯಲೆಂದು ಹುಡುಗರು ಕುಸ್ತಿಯಾಡುತ್ತಿದ್ದರು 
(ಮಹಾತ್ಮಾ. ೯೩). [ಕುಸ್ತಿ * ಆಡ್ಕು) 

ಕುಸ್ತಿಹಿಡಿ (ಕ್ರಿ). - ಕುಸ್ತಿಯಾಡು : ಅಗ ನಾನು ಸಂಗೀತಡೊಡನೆ 
ಸ್ನೇಹದ ಕುಸ್ತಿ ಹಿಡಿಯುತ್ತೇನೆ (ಗಾಳಿಪ. ೪೬). 

[ಕುಸ್ತಿ * ಹಿಡಿ, ( ಸಿಡಿ) 

ಕುಸ್ತು (ಕ್ರಿ). ಸಾಧ್ಯವಾಗು ; ಶಕ್ತವಾಗು (?) : ಹಸ್ತವಲಯಗಳಂತೆ 
ಮುತ್ತಿನೊಂಟಗಳಂತೆ ನೆಸ್ತವಾಗಿಹ ಕರ್ನಪತ್ರಗಳ ವಕ್ಷರುಹ ವಿಸ್ತರವ 
ಪೋಲ್ಡಬುಜನೇತ್ರೆಯರ ನೋಡಿ ತಂಮಿಚ್ಛಾನುಭಾವದಿಂದ ವಿಸ್ತರಿಸ 
ಲವನೀಶರಂಗಾಂಗನರ್ಣನೆಯು ಕುಸ್ತುದಿಲ್ಲಾವೆಡೆಗೆ' ಲಾವಣ್ಯ ನದಿಯ 
ಸದ್ವಸ್ತುವಂತೆಸೆದಿರ್ದರೇವೇಳ್ವುದಾಶ್ಚರಿಯನಾ ಸಖಿಯರವನಿೀ ಶನೆ 
(ಜಿನಮು. ೪-೩೫). (2) 

ಕುಸ್ತುಂಭೆರ (ನಾ). - ಕುಸ್ತುಂಬರಿ: “ಕೊತ್ತುಂಬರಿ ಕುಸ್ತುಂಭರ? 
(ಕವಿಕಂ. ೨೬೧). [< ಸಂ. ಕುಸ್ತುಂಬರಿ) 

ಕುಸ್ತುಂಬರಿ (ನಾ). ಕೊತ್ತುಂಬರಿ; ಧನಿಯ: *ಕುಸ್ತುಂಬಂಯೇ 
ಕೊತ್ತುಂಬರಿ? (ಚತುನಿ. ೧೧೧). (ಸೆಂ. ಕುಸ್ತುಂಬರೀ) 

ಕುಸ್ತುಂಬುರು (ನಾ). - ಕುಸ್ತುಂಬರಿ: “ಕುಸ್ತುಂಬುರು, ಧಾನ್ಮಕಂ 
-ಈ ೨ ಕೊತ್ತುಂಬರಿ” (ಹಲಾಯು. ೧೦೧-೪೬೩). [ಸಂ.] 

ಕುಸ್ಥ (ನಾ). [ದ್ವೈತ] ಮಹಾವಿಷ್ಣುವಿನ ಹೆಸರುಗಳಲ್ಲೊಂದು : 
ಕುಸ್ಥನೆನಿಸುವ ಭೂಮಿ:ಯೊಳು: (ಹಸಾರ. ೨೨-೨೨); *ಭೂನಿಯೊಳಗೆ 
ಇರುವ ಪರಮಾ ತ್ಮಿ ಗೆ ಕುಸ್ಥನೆಂದು ಹೆಸರು * (ಹಸಾರ. ೨೨-೨೨ 
ತಾತ್ಪರ್ಯ). [Aಂ.] 


ಕುಹಕ ೧೯೮೫ ಕುಹೂ 


ಕುಹಕ (ನಾ). ೧. ಮೋಸ; ಕಪಟ; ವಂಚನೆ: ಕುಟಲ ಕುಹಕ| [ಕುಹರ (ನಾ). ೧. ಗವಿ; ಗುಹೆ: *ಗಿರಿಯ ಗುಹೆ ಕುಹರಮೆನಿಸಿಕ್ಕು? 


ಕ್ರೋಧ ಕ್ಷುದ್ರ ಮಿಥೈೆ - ಇವನೆನ್ನ ನಾಲಗೆಯ ಮೇಲಿಂದತ್ತ ತೆಗೆದು (ಮಂಗರಾ. ೩೦-೨) ; ಉದಯಗಿರಿಕಟಓಕ ಕುಹರ ಪರಿಕರ ನಿಶಾಕರಂ 
ಕಳೆಯಯ್ಯಾ (ಬಸವ. ೪೬); ಮತ್ತೊಂದು ಕುಹಕವನಲ್ಲಿ ಮುಂದಿಟ್ಟು (ಪಂಪಭಾ. ೯೪-೪೯ ವ). ೨. ತೂತು; ರಂಧ್ರ: “ಅನಟಿಂ ಛಿದ್ರಂ 
(ತಿರುರ. ೧೧); ದಿಟ್ಟಿಯರು ಕುಟಲೆಯರು ಕುಹಕದ ಘಟ್ಟಯರು ಕುಹರಂ ವಿವರಂಶ್ವಬ್ರಂ ಬಿಲಂ ದರಂ ರಂಧ್ರಂ? (ವಸ್ತುಕೋ. ೧೯-೬); 
(ಬಸಪು. ೪೦-೫೬) ; ತಮ್ಮ. ಪತ್ತೆ ಹಚ್ಚುವುದಳ್ಕಾಗಿ ಸರಾಫನು ಈ | 5 ದಳ್ಳಿಸೆ ವಹ್ನಿಜ್ವಾಲೆ ದೀರ್ಣಾನನ ಕುಹರಸಹ ಸ್ರ ೦ಗೆಳಿಂ 
ಕುಹಕವನ್ನು ನಡೆಸಿರಬಹುದು (ವಿಧಿನೈ. ೩೧). ೨. ಮಾಯೆ; ಮಾಟ; (ಪಂರಾಮಾ. ೫-೭೪); ಕುಹರಕರುವೆಯನಿಡುಕಿ ( ಶ್ರೀರಾಮಾ.-೭೭-೬೧೬) 
ಇಂದ್ರಜಾಲ: *ಮಾಯ ಕುಹಕ ಕುಸೃತಿ” (ಮಂಗರಾ. ೧೬೩-೨೮). [Ao.] 

೩. ಮೋಸಗಾರ; ಕಪಟಿ; ವಂಚಕ: ಅಸನಿಂದಾಸ್ವಿತರಾತ್ಮಬೋಧ ಕುಹರಣ (ನಾ). ಸುರತಧ್ವನಿ; ಆಳಸು: ಸಹಕಾರಾಸಾರಾನೋಕಹದ 
ಕುಹಕರ್‌ , , . ನೃಪರೊಳ್‌ ಮಾನ್ಕರಿನಿಪ್ಪರೈ (ಸೋಮೇಶ. ೫೯); ಮದಸಿಕ ನಿವಹ ಭಾಷಣಂಗಳುಮೆಸೆದುವು ಕಿನ್ನರ ಕುಹರಣದೊಡನೆ ಸೆಣ 
ಕುಹಕರ ಕೊಂಕು ಕೊಳಕು ಮಾತು (ಸಾಹಿವಿ ೧೧೫). ([ಸಂ.] 10| ಸುತ್ತುಂ (ಶಾಂತಿಪು. ೨-೯೨); ಕಳಕೇಳೀ ಶೀರ ಪಾರಾವತೆ ಕುಹರಣ 


ವಾಚಾಲಂ (ಚಂದ್ರಪು. ಆ-೪೫). [ಸೆಂ.] 


| ಕುಹಳ, "ಕುಹಳಿ? ನೋ. 


ಕುಹಕತಂತ್ರ (ನಾ). ಮೋಸದ ತಂತ್ರ, --ಹಂಚಿಕೆ; ಕುಟಲೋ 
ಪಾಯ: ಕುಹಕತಂತ್ರದ ಹೊಟಾಗೆವಾಳನ ಸಂಗದಲಿ ನೀವ್‌ ಕಲ 


(ಕುವ್ಮಾದ್ರೊಟ ೧೪-೧೬). [ಕುಹಕ + ತಂತ್ರ] "| ಕುಹಳೆ, (ನಾ). [ನಾಟ್ಯ] ನೃತ್ಯದ ಒಂದು ಭಂಗಿ: ಭರತಮಾತಂಗದ 
ಕುಹಕತನ (ನಾ). ಕಪಟ; ಮೋಸ; ವಂಚಕತನ: ಇದರಲ್ಲಿ ತಿರಪು ಭಾಂಡಕ ಕುಹಳರ ಪರಿಯಿಂದಾಡುತಿರೆಲು ಹರ ಮೆಚ್ಚಿ ಹೋ 
ಯಾರದೋ ಕುಹಕತನವಿದೆಯಾಗಿ ತಿಳಿದುಬರುತ್ತದೆ (ಬಂಗಾಹೆ. ೬೦) ; |15 ಹೋ ಭಾಪುರೆ ಪುರೆಯೆನೆ ಸುರಿದಪೂ೯ಮಳೆಯ ಒನರ್ಜರರು 
ಕತ್ತಿನ ಕೊಂಕಿನಲ್ಲಿ ಕುಹಕತನದ ವೈಯ್ಯಾರ ನಡೆಸಿದಳು (ಹೊಸಕ್ತಿ.೫೫). (ಭೈರಸೂ. ೨೫೮). [?) 
[ಕುಹಕ 4 -ತನ] ಕುಹಳಿ, ಕುಹಳ (ನಾ). ಅಡಕೆ ಹೊವಿನ ಗೊಂಚಲು ;-ಹೊಂಬಾಳೆ: 
ಕುಹಕತೆ (ನಾ). ೧. ಕಪಟತನ; ಮೋಸ. ೨. ಮಾಟಗಾರಿಕೆ, ` ನನಕುಹಳಿಯೊಜಕೆಯುಗಿದ ಸುರಗಿ ಗಳ ಸುಗ್ಗಿಯ ಸೂಜಕಿದೋಣಕಿ 
ಇಂದ್ರಜಾಲ: “ಕುಹಕತೆಯಂ ಕೊಂಡಾಡುವನಿಂದ್ರಜಾಲಿಕಂ 23 ಪಂಚಾಯುಧಂ ಬಗೆಯೆ ಪಂಚಾಯುಧಂ ತಾನಲ್ಲು (ಪದ್ಮರಾ. ೮-೩೪); 
(ವಸ್ತು ಕೋ. ೬೬-೮೬), [ಸಂ. ಕುಹಕತಾ] 20| ಕುಟ್ಮಿಲಿತ ಕುಹಳಿ (?) ಯಂತಿರೆ ಹೆಟ್ಟುಗೆಯರ ತೆಳ್ಪುವಡೆದ ಜಠರದ 
ಕುಹಕಬುದ್ಧಿ (ನಾ). ಮೋಸದ ಬುದ್ಧಿ ; ಕುಓಲಬುದ್ಧಿ : ನೀನಾ ಪರಿಯಂ ನಿಟ್ಟಸೆ (ಬೀಳವಂ. ೨-೧೦೦). ಕುಹಳ್ಳೆ: ತಂಗಾಳಿಗೊಲೆವ : 
ನಳಿನಮುಖಯನು ಕೊಟ್ಟು ಕಾಂಬುದು ಗಳಹಿ ರಾವಣ ಕುಹಕಬುದ್ಧಿ ಕುಹಳದ ತೊಂಗಲನಾಂತೆಸೆದುಹಲ್ಲಿ ಪೂಗವಮಂಹೀಜಂ (ಉದ್ಭಟ. ೯-೧೬). 
ಗಳೇನು ಹಿತವಲ್ಲ (ಕೌಶಿರಾ. ೧೮-೪೪). [ಕುಹಕ + ಬುದ್ಧಿ) [ಆ ಸಂ. ಕುಹಲಿ] 


ಕುಹಕನಿದ್ಯೆ (ನಾ). ಮೋಸವಿದ್ಯೆ; ಕಪಟವಿದ್ಯೆ: ನೀನವಿವೇಕಿತನದಲಿ ಕುಹು (ನಾ). ೧. ಚಂದ್ರನ ಕರೆಯು ಕಾಣಿಸದಿರುವ ಅಮಾವಾಸ್ಯೆ: 
ಮಗನ ಹೆಚ್ಚಿಸಿ ಸಾಕಿ ಕಲಿಸಿದೆ ಕುಟಲತನವನು ಕುಹಕವಿದೈೆಗಳ 25 ಮಿಳಿಗಳಾದವು ಕುಹು ಸುತಾರಾವಳಿಗಳಮಳ ಪ್ರಣವವಾಜುದು ಮೊಳೆಯ 


(ಕುವ್ಕಾದ್ರೋ. ೧-೫). [ಕುಹಕ 4 ವಿದ್ಯೆ] ಬಲುಚಮ್ಮಟಗೆ (ಕುವ್ಯಾಕ. ೭-೬). ೨. ದೇಹದಲ್ಲಿರುವ ಹದಿನಾಲ್ಕು 
ಕುಹಕೆವ್ಯಾಪಾರೆ (ನಾ). ಮೋಸದ ವ್ಯವಹಾರ; ಕಸಟವರ್ತರೆ: ಪ್ರಧಾನವಾದ ನಾಡಿಗಳಲ್ಲೊಂದು : ಸ್ಫುರಿತ ಕ:ಹು ವಿಶ್ವೋದರಿಯು 
ಕುಹಕವ್ಯಾಪಾರವ ಹೊದ್ದನಯ್ಯ ನಿಮ್ಮ ಶರಣ (ಅಖಂಡೇ. ೧೦೫-೩೮). (ಗಗತಾ. ೯-೧೨). ೩, ಕೋಗಿಲೆಯ ಶಬ್ದ :: ಕೋಗಿಲೆಯ ಕುಹು 
[ಕುಹಕ + ವ್ಯಾಪಾರ] ಕೇಳಿ ಕಾಗೆ ಇನ್ನೆನಲೆ ? (ಹೆಬ್ಬೆರ. ೨೩-೧೩). [ಸಂ.7 
ಕುಹಕ (ನಾ).೧. ಮಾಯಾವಿ: “ಮಾಯಿಕಂ ಕುಹಕ... ಮಾಯಾವಿ” |50| ಕುಹುಂಡಿ (ನಾ). ಒಂದು ದೇಶದ ಹೆಸರು: ತತ್ವಸಾದ ಸಮಾಸಾದಿತ 
(ಮಂಗರಾ. ೬೭-೬). ೨, ಮೋಸಗಾರ; ಕಪಟ: ಅರು ಕುಹಕಿಗಳಾರು ಕುಹುಣ್ಣಿ ವಿಷಯ (ಇಆ. ೪1, ೪೪-೨೨ ; 10ನೆಯ ಶತ). [?) | 
ದುರ್ಜನರಾರು ಖುಲ್ಲರು (ಕುವ್ಯಾದ್ರೋ. ೧-೬) ; ನಿಮ್ಮ ಶತ್ರುರಾಜರು ಕುಹುಯೋಗ (ನಾ). ೧. ಒಂದು ಅನಿಷ್ಟಕಾರಕಯೋಗೆ ; ಚಂದ್ರನ 
ಕುಹಕಿಗಳ್ಳು ಧರ್ಮದೂರರು (ರಾಜಸೂ. ೨). ೩, ಹುರುಡಿಗ; ಕಲೆಯು ಕಾಣಿಸದ ಅಮಾವಾಸ್ಯೆಯು ಸೇರಿರುವ ಯೋಗ. 
ಈರ್ಸ್ಕೈಯುಳ್ಳವನು : “ ಹುರುಡಿಗೆಂ ಕುಹಕಿಯೀರ್ಷ್ಮ್ಯಾಳುವೆನಿಸಿಕ್ಕು” ೨. ಅಂತಹ ಯೋಗದಿಂದುಂಬಾಗುವ ಅನಿಷ್ಟ; ಜೋಷ : ರಾಯ 
(ಮಂಗರಾ. ೭೨-೨೨, [ಸಂ. ಕುಹಕಿನ್‌] 35 ಗದ್ದುಗೆಯೇರಿ ಅವಗೆ ಬಂದ ಕುಹ£ಹು] ಯೋಗನವನೆ ನೂಕಿ... 
ಕುಹಕೆ (ನಾ). ಮೋಸಗಾರ್ತಿ; ಬೂಟಾಟಕೆಯವಳು: ಕುಪಿತೆ ಸುವರ್ಣಛಾಯದಂದದಿ ಒಪ್ಪೆತಾ (ಕಥವಿ. 1, ೬೭); ವ್ಯಾಸರಾಯ 
ಕುತ್ಸಿತೆ ಕುಹಕೆ [ಸಾಠಾಂ. ಕ] ಕುಜೆ (ಚೈಮಿಛಾ. ೫-೬೧). ಇಲ್ಲವೆ ವ್ಯಾಸತೀರ್ಥ - ಇನನು . . . ಕೃಷ್ಣದೇವರಾಯನ ಆಳಿಕೆಯಲ್ಲಿ 
(ಸಂ. ಕುಹಕಾ) ಒದಗಿದ ಕುಹುಯೋಗವನ್ನು ನಿವಾರಿಸಿದನು (ಕಸಾಚ. ೨೮೦). 
ಕುಹಕೋಪಾಯ (ನಾ). - ಕುಹಕತಂತ್ರ: ಬಹುವಿಧದ. | [ಕುಹು + ಯೋಗ] 
ಕುಹಕೋಪಾಯಗಳನುಸಿರಲು (ವೆಂಕರಾ. ೨-೫-೭); ಸುಟ್ಟು |40 ಕುಹೂ (ನಾ).೧. -ಕುಹು ೧: *ಸಾಯಂಕಾಲಕ್ಕೆ ಚತುರ್ದಶಿಯಾಗಲೀ 
ಕುಹಕೋಪಾಯ ಕೆಟ್ಟ ತಂತ್ರಗಳನ್ನು ಬಿಟ್ಟು (ಕಎಪು. ೨-೧೮). | ಪಾಡ್ಕವಾಗಲೀ ಇರುವ ಅಮಾವಾಸ್ಯೆಗೆ ಸೀನೀವಾಲಿಯೆಂದು ಹೆಸರು... 
[ಕುಹಕ + ಉಪಾಯ] | ಕಾಣಿಸಲ್ಪಡದೇ ಇರುವ ಚಂದ್ರಕಲೆಯುಳ್ಳ ಅಂಥಾ ಅಮಾವಾಸ್ಯೆಗೆ 
ಕುಹನ (ಗು). ೧. ಬೂಟಾಟಕೆಯ ; ಮೋಸದ. ೨. ಅಸೂಯೆಯ ; ಕುಹೂ ಎಂದು ಹೆಸರು” (ಸಿದ್ಧಾಂತಿ. ೩೬). ೨.- ಕುಹು ೨: “ಶಶಿ 
ಹೊಟ್ಟಿಕಿಚ್ಚಿನ. [ಸಂ.] ಯಡಗಲು ಕುಹೂಸಮಾಖ್ಕಂ? (ಮಂಗರಾ. ೨೧-೧೦). &.ಐಕುಹು೩ : 


ಕುಹನೆ (ನಾ). ಬೂಟಾಟಿಕೆ; ವಂಚನೆ; ಕಪಟಿ: “ಕುಹನಾ ಶಾಕ್ಮಂ 45] ಕೊಂಬೆಯ ಮೇಲಿದ್ದ ಕೋಗಿಲೆ ಕುಹೂ ಎನ್ನುವುದು (ತುಂಗಧ ೧೦೦). 
ಡಂಭಂ” (ವಸ್ತುಕೋ. ೧೧೩-೧೪). (ಸಂ. ಕುಹನಾ) [ಸಂ.] 


ಕುಹೂಯೋಗ 


ಕುಹೂಯೋಗ (ನಾ). - ಶುಹುಯೋಗ : ಸುಯೋಗವಲ್ಲ ಸ್ವಾಮಿ, 
ಕುಹೂಯೋಗ (ಕೈಲಾಕ. ೭೬). [ಕುಹೂ *- ಯೋಗ] 
ಕುಹೂರಟ (ನಾ). - ಕುಹೂರವ ೧: ಲೀಲೆಯಿಂ ನಟಸಿ ಕುಹೂರಟ 
ನಿಂಡಲ್ಲಿ ಆಳಾಪಿಸೆ (ಜ್ಞಾನಡ. ೨೫-೭೧); ಕೂಗುವ ಕುಹೂರಟಗಳು 
ನುಡಿವರೆ ಕೇಳಿ (ಜ್ಞಾನಚ. ೩೯-೧೬). (1) 
ಕುಹೂರವ (ನಾ). ೧. ಕುಹೂ ಶಬ್ದವನ್ನು ಮಾಡುವ ಪಕ್ಷಿ; 
ಕೋಗಿಲೆ. ೨. ಕೋಗಿಲೆಯ ಧ್ವನಿ; ಕೂಜನ. 
[ಕುಹೂ * ರವ] 
ಕುಹೇತು (ನಾ). ಕೆಟ್ಟಹೇತು; ದೋಷಯುಕ್ತವಾದ ಹೇತು: 
ತಂತಮ್ಮ ಮತದ ಕುಣೇತು ಕುದೃಷ್ಟಾಂತಗಳಿಂದವಿಂಂತು ಮೂವರೂ 
ಜೀವಾಭಾವಮನೆ ಸಮರ್ಥಿಸಿದೊಡೆ (ಜಾವುಂಪು. ೧೩). [ಸಂ] 
ಕುಹೇತುಕ (ಗು). ದುಷ್ಟಹೇತುವಿನಿಂದ ಕೂಡಿದೆ: ಬಿಸುಟು ಮಿಥ್ಯಾ 
ಮಾರ್ಗಮಂ ... ನಾನಾ ಕುಜೇತುಕ ಕುದೃಷ್ಟಾಂತ ಕುಮಾರ್ಗ 
ಕುತ್ಸಿತ ಕುಭಾಸ್ಕಾದಿ ದೋಸಂ;'ಳು (ಸುಕುಮಾ. ೧-೪೬). [ಸೆಂ.] 
ಕುಹೇಲಿಕಾಜಾಲ (ನಾ). ಹಿಮದ” ಒಡ್ಡು; ಮಂಜಿನ ರಾಶಿ, 
ಬಲೆ : ಆಧುನಿಕ ಗಿರಿನಗರ ದಾರ್ಜಿಲಿಂಗದ ಘನನಿಬಿಡ ಕುಹೇಲಿಕಾ 
ಜಾಲದ ಮಧ್ಯದಲ್ಲಿ (ಇಪ್ಪಕ. ೧೮೫). [ಸಂ. (ಕುಹೇಲಿಕಾ 4 ಜಾಲ)] 
ಕುಹೇಲಿಕೆ (ನಾ). ಮಂಜು; ಹಿಮ: ಆ ಗುರುತಿಸದೆ ಇರುವಿಕೆಯೇ 
ಒಂದು ಕುಹೇಲಿಕೆ ಇದ್ದ ಹಾಗೆ. ಅದೇ ಮಾಯೆ (ಇಪ್ಪಕ. ೪೫೮). 
[ಸಂ. ಕುಹೇಲಿಕಾ] 
ಕುಳ್‌, ಕುಳ್ಳು, (ಕ್ರಿ). ಕುಳಿತು, ಕುಳಿತ್ತು, ಕುಳಿದು, ಕುಳುತ್ತು, 
` ಕುಳ್ಳು, ಕುಳ್ಳಿತ್ತು ಕುಳ್ಳಿದು, ಕೊತ್ಸ, 'ಕೂತ್ತು (ಭೂತನ್ಯೂ. 
ಆಸೀನನಾಗು; ಕುಳತುಕೊಳ್ಳು : ಬಳ್ಳು ತ್ತು ಮಳ್ಳುತ್ತು ಮೋರಡಿ 
ಗೊರ್ಮೊರ್ಮೆ ಕುಳುತ್ತುಮೇಲುತಿರೆ (ಪಂಪಭಾ. ೩-೯) ; ಶ್ರೀಮುದಶೇಷ 
ಮಹಾಜನಂಗಳು ಸಭಾಸ್ಕಳದಲ್ಲಿ ಕುಳಿದು (ಎಕ. ೪, ಅರಸೀ. ೧೫೮-೧೧; 
1324 1); ಗದ್ದುಗೆ ಮೇಲೆ ಕುಳಿತು ಬಟ್ಟಕರೆಯನು ಬಿಟ್ಟು 
(ಸಂಭಪ. ೩-೪೩); ವರದರಾಜ ದೇವರಿಗೆ ಶಿರುನಾಳವುತ್ಸವಾ : *ಸಿಂಹಾ 
ಸನದಲ್ಲಿ ಕುಳಿತ್ತು (ಎಕ. 2: (5), ಮುಳುಬಾ. ೧೯೧-೧೨ ; 1441) ; ಜಪದ 
ಮಂಟಪದಲ್ಲಿ ಕುಳಿತರು ಬುಧರು ಸಂದಣಿಸಿ (ಮೋಹತ. ೩-೪೪); 
ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು 
ಪಾಡಲು ನಿಲುವ (ಹಸಾರ. ೨-೫); ತೊಡೆತೊಡೆಸೋಂಕಿ ಕುಳ್ಳಿ ತೊಲವಿಂ 
(ಬಿಲಳವಂ. ಮುನಿವರರು ಶಿಷ್ಯಜನಜಾಲ ಪ್ರಶಿಷ್ಯಜನ 
ಮುಂತಾಗಿ ಕುಳ್ತಿರೆ (ತುರಂಗ. ೬-೩೨); ಒರಿದು ಮಾತಾಡದೆಯೆ 
ಕುಳ್ತನ್‌ ಬಲ್‌ ಫೊಟ್ರು (ಅಶ್ವತ್ಥಾ. ೨೬೫) ; ಕೂತುಂಬುವವಸಿಗೆ ಕುಡಿಕೆ 
ಹಣ ಸಾಲದು (ಗಾದೆ). ಕುಳ್ಳು, : ಅವರಿರ್ಬರ್‌ - . . ಉದ್ವಾಹ 
ನಿವಾಸದ ಪಸೆಗೆಯ್ತಂದು ಕುಳ್ಳಿದರ್‌ ನಲವಿಂದಂ (ನಳಚಂ. ೪೩೬೦); 
ಪಾಲುಣಲೆಂದು ಬಂದು ಗಿಳಿವಿಂಡುಗಳೀ ಕಮಲಸ್ಥಳಂಗಳಂ ಮೇಲೆ 
ಮುಸುಂಕಿ ಕುಳ್ಳಿದಿರೆ (ಬಾಧಪು. ೧-೮೩). 
ಕುಳಿತುಕುಳಿತು' (ದ್ವಿರುಕ್ತಿ): ಒಂದೇ ಕಡೆಯಲ್ಲಿ ಕುಳಿತು 
ಕುಳಿತು ನಿಮಗೆ ಬಹಳ ಬೇಸರ ಬಂದಿದ್ದೀತು (ಮುಂಬಯಿ. ೩-೬೭); 
ಕುಳಿತುಕೂಳ್‌, ಕುಳಿಶುಕೊಳ್ಳು, ಕೂತುಗೊಳ್ಳು - ಕುಳ್ಳಿರು: 
ಆರಸುಗಳು ಕುಳಿತುಕೊಳ್ಳುವುದಕ್ಕೆ ತಕ್ಕ ಉತ್ತಮವಾದ ಗದ್ದಿಗೆ, 
(ಸಿದ್ಧಾಂತಿ. ೨೧೦); ಎಂಟುದಿವಸ ನಾನು ಸಾಲೆಗೆ ಹೋಗಲಾರದೆ 
ಮನೆಯಲ್ಲಿಯೇ ಕೂತುಗೊಂಡು (ಕೃವಾಉ. ೧೪೮). 
[ದೇ. ॥ ತಮಿ. ಕುಳಿರ್‌ ; ತುಳು. ಕುಳ್ಳು] 
ಕುಳ್ಳ "ಕುಟು' ನೋ. 


೨-೧೪೦) ; 


೧೯೮೬ 


30 


35 


ಹೊ 


3 


ಕುಳದಗ್ಗು 


ಕುಳ್ಳ, ಕುಳು, ಗುಳ್ಳು (ನಾ). ೧. ತೆರಿಗೆ; ಸುಂಕ: ನಾಲ್ವತ್ತು 
ಹೊಂನನೂ ಕುಳವ ಕಡಿದು ಆ ಹೊಂದಿಗೆ (ಸೌಇಎ. ೧೯೩೦, ಕುಂದಾಪು. 
೫೫೩-೧೦; 1569); ಸರ್ವ ಆದಾಯವನನೂ ಅನುಭವಿಸಿಕೊಂಡು 
ಗ್ರಾಮದ ಕುಳಗಳ ಅಕ್ಷರದಲ್ಲೂ ಮೂವತ್ತ ಐದು ವರಹನ ಗ್ರಾಮ 
[ನ]ನೂ (ಎಕ. ೫1೪, ಗುಂಡ್ಲು ಸೇ. ೧೩೨-೧೧; 1540). ೨. ಗೇಣಿದಾರ. 
*ಕುಳನಷ್ಟ? ಪರಾ. ಕುಳು:: ೧. ಶ್ರೀ ಗೋಪಾಳದೇವರ ಅನ್ಳುತಪಡಿ 
ದೀಪೋತ್ಸವ ಚೈತ್ರ) ಪವಿತ್ರ ಒಳಗಾದ... ಧನಳಾರದ ಭಂಡಿ 
ಅಡುಗೆಬ್ಬಿ ನಭಂಡಿ ಸುಪ್ಪದಳಮಂ ಕುಳು ಸೂರಾಕೊಾನವು ಕಟ್ಟುಗೂಳು 
(ಎಕ. ೫೪1, ಚಿಕ್ಕನಾ. ೭೧-೨೬ ; 1550). ಗುಳ್ಳು : ೧. ತುಪ್ಪದಳಮಿಳಿ 
ಗುಳು ನೂಲು (ಎಕ. ೩೪, ಬೇಲೂರು, ೨೫೨-೬; 1298). [?) 
ಕುಳ್ಳ (ನಾ). ನಾಲ್ಕು ಬಳ್ಳಗಳ ಒಂದು ಅಳತೆ ; ಕೊಳಗ: ಪದಿನ್ಯುಳ 
ಪಾಟುಂ ಇದಂ ಪಡೆದೊರೀಶ್ವರದಾಸರ್‌ (ಎಕ. ೫ (3), ಚಿಕ್ಕಬ. 
೧೦೬-೭೪; 850). "ಅಯ್ಲುಳ', "ಒಕ್ಕುಳ' ಪರಾ. [ಆ ಕೊಳಗ] 
ಕುಳ್ಳೆ (ನಾ). "ಳ' ಎಂಬ ಕನ್ನಡ ವರ್ಣ; (ಬೀಶ್ಯ ಶಬ್ದಗಳಲ್ಲಿ 
ಬರುವ) ಳಕಾರ : ನೋಡುವೊಡೊಂದಕ್ಕರಮದು ಮಾಡುವೊಡುಚ್ಚರಣೆ 
ಗರಿದು ಮೂಜುಂ ತೆಅನಂ ಕೂಡೆ ಕವಿಶತಿ ವಿಚಾರಿಸಬೇಡದಲಾಂ 
ಅಳಕುಳಕ್ಷಳಂಗಳನಿದಆಕೊಳ್‌ (ಗಿರಿಕ. ೧-೩೨); ಕುಳದ ನಿಯಾಮದೊ 
ಳೆಂದುಂ ಕ್ಷಳಕ್ಕೆ ಲಾಕ್ಷರವಿಕಲ್ಪಮಿಲ್ಲ (ಶಮದ. ೫); ರಳಕುಳ ಶಿಥಿಲ 
ಸಮಾಸ ಮುಂತಾದವರೊಳಗಿಲ್ಲಿ ಕೆಲವುಳ್ಳರುಂಟು (ಭರಚ. ೧-೮), 
"ಕ್ಷಳ', "ಅಳೆ? ಪರಾ. [2] 
ಕುಳ್ಳ "ಕುಲ' ನೋ. 
ಕುಳಕ "ಕುಲಕ' ನೋ. 
ಕುಳಕರಣಿ "ಕುಲಕೆರಣಿ' ನೋ. 
ಕುಳಕಣಳಾಂಚಿ (ನಾ). ಕುಲಪರಂಪರೆಯಿಂದ ಆಶ್ರಿತನಾದವನು; 
ಪರಂಪರಾಗತವಾಗಿ ಒಂದು ವಂಶದ ಆಶ್ರಯವನ್ನು ಪಡೆದವನು: 
ವೆಂಕಟಾದ್ರಿ ನಾಯಕಯ್ಯ ನವರು Fs ನಡಸಿಕೊಂಡು 
ಬಹ We ಹೆಗ್ಗ ಜೂ (ಎಕ. ೪111, ತೀರ್ಥಹ. ೧೬೬-೯; 
1610). [ಕುಳ್ಳ (ಐ ಕುಲ) + ಕಾಳಾಂಚಿ] 
ಕುಳಕೂಡಿಸು (ಕ್ರಿ). ಕುಲದ ಮುಖ್ಯಸ್ಥರಾದ ಜನರನ್ನು ಸೇರಿಸು, 
—ಕಲೆಹಾಕು: ಕುಳಕೂಡಿಸಿ, ಪಂಚಾಯತ ಹಾಕಿಸಿ, ದಳವಾಯಿಗಳ 
ಚಾವಡಿಗೆ ಓಲೆ ಬರೆದು (ಬೆಟ್ಟೆ ಆ. ೧೫೫-೧೩). 
[ಕುಳ್ಯ (ಎ ಕುಲ) + ಕೂಡಿಸು] 
ಕುಳಚ್ಚ (ನಾ). ಪರಿಶುದ್ಧವಾದುದು; ನಿರ್ಮಲವಾದುದು: 
*ಕುಠಿಡ್ಚಂ ವಿಮಳದ ಫೆಸ್‌ * (ಕರ್ಣಾನಿ. ೫-೨). 
[ಕುಳ್ಳ (ಎ ಕುಲ) + ಅಚ್ಚ) 
ಕುಳತಿಳಕ "ಕುಲತಿಲಕ '.ನೋ. 
ಕುಳತೆರಿಗೆ "ಕುಳದೆಟುಗೆ' ನೋ. 
ಕುಳತೆನಟ್ಟಿ (ನಾ). ಒಂದು ಬಗೆಯ ನಟ್ಟ, ಕಂದಾಯ (?) : 
`ನಾಗರಖಂಡೆಯದ ಎಪ್ಪತ್ತಜ ಒಳಗಣ ಮುಚ್ಚುಂಡಿಯ ಕುಳತೆವಟ್ಟಿ 
ಸಹಿತವಾಗಿ ನರಹ ಗ೩೦ ಆ ಕಾಲುವಳಿ ಮುತ್ತ ಹಳ್ಳಿಯ ಕುಳವರಹ 
ಗ ೧೦ (ಎಕ. ೪11, ಶಿಕಾರಿ. ೨೮೨-೬೪; 1568). [ಕುಳತ್ಯೆ 4 ವಟ್ಟಿ] 
ಕುಳತೆಲಗೆ "ಕುಳಡೆಟುಗೆ'? ನೋ. 
ಕುಳದಗ್ಗು (ಕ್ರಿ). ತೆರಿಗೆ ಕಡನೆಯಾಗು; ಸುಂಕ ತಗ್ಗಿಹೋಗು : 
ದೇವರ ಸುಂಕದ ಹೊಂನನೂ ವಿಚಾರಿಸದೆ ಕುಳದಗ್ಗಿದ ಸಂಮಂಧ 
ತಗಡೂರು ನಾಡ- ಮಾಗಣಿಯ ಮಾಡುತಿದೆ ನಾಗರಸರು 
(ಎಕ. 111, ನಂಜನ. ೧೧೮-೧೨ ; 1491). [ಕುಳ್ಳ 4 ತಗ್ಗು (ಆ ತಣ್ಗು)] 


ಕುಳದೆಅಂಗೆ 


ಕುಳೆದೇಲಗೆ, ಕುಳತೆರಿಗೆ, ಕುಳತೆಟಾಗೆ (ನಾ). ಒಂದು ಬಗೆಯ 
ತೆರಿಗೆ; ಕುಲದ ವೃತ್ತಿಗೆ ಸಂಬಂಧಪಟ್ಟ ತೆರಿಗೆ: ನಾಯಂದರಿಗೆ 
ಕುಳೆಡೆಜಗೆ ಸುಂಕಯೇನುಂಟಾದದನು ಸರ್ವಮಾನ್ಯವಾಗ್ರಿ ಬಿಟ್ಟರು 
(ಎಕ. ೫11, ತಿಸಟೂ. ೧೨೬-೧೧; 1545). .ಕುಳೆತೆರಿಗೆ: ರೈತನು 
ಜಮಾನು ಛಪಾವಣೆ ಮಾಡಿದ್ದು, ಕುಳತೆರಿಗೆ ಪಾಳುಭೂಮಿಯ ಸಾಗುವಳಿ 
ವಿಷಯ (ಮಹಾವಂ. 11, ೫೭). ಕುಳೆತೆಆಕಿಗೆ: ನಾವಿಂದರಿಗೆ ಕುಳತೆಜಕಿಗೆ 
ಸುಂಕ (ಎಕ. "೪1, ತರೀಕೆ. ೧೩೨೭; 1545). 
[ಕುಳ್ಯ (ಎ ಕುಲ) + ತೆಗೆ] 
ಕುಳಧರ "ಕುಲಧರ? ನೋ. 
ಕುಳನಷ್ಟ (ನಾ). ಕೈತನ ನಷ್ಟ; ಗೇಣಿದಾರನ ನಷ್ಟ; ಗುತ್ತಿಗೆ 
ದಾರನ ಹಾನಿ (ಮೈಗೆಣೆ. 1೪, ೭೭೬). [ಕುಳ್ಳ * ನಷ್ಟ) 
ಕುಳೆನೆಲ್ಲೂರ್‌ (ನಾ). ಒಂದು ಊರಿನ ಹೆಸರು: ಕುದುರೆ ಇನ್ನಿಟಿದು 
ನಡದಿಜೌದೊಟ್ಬಳೆಯ್ದು ಬಿಟ್ಟನ್‌ ಅವಗೆ ಬಾಳ್ಗಟ್ಟು ಕೊಟ್ಟೊದು ಕುಳ 
ನೆಬ್ಲೂರ ಸವ್ವ ಪರಿಹಾರ (ಎಕ, ೫, ಶ್ರೀನಿವಾ. ೫-೧೦ ; 780). [?] 
ಕುಳಪು (ನಾ). ಕುಂದಣ: ಮಾಣಿಕವರಳೊಳು ವಜ್ರದ ಕುಳಪನು 
ಜಾಣಿಂದಲಜಸ್ವರ್ಣಕಾರ ಮಾಣದೆಯುರುಟಾಗಿ ತೆತ್ತಿಸಿ ಬೆಚ್ಚಂತೆ 
ಕಾಣಿಸಿತದರ ದೃಷ್ಟಿಗಳು (ಜ್ಞಾನಚ. ೭-೪). 
[*- ಮರಾ. ಕುಲಪೀ, ಕುಲ್ಬೀ - ಬಂಧಿಸಿದ, ಕಟ್ಟದ] 
ಕುಳಪಾಲು (ನಾ). ರೈತನ ಪಾಲು; ಬೇಸಾಯ ಮಾಡಿದವನ 
ಭಾಗ: ನೀಉ ಕಟ್ಟಮಾನ್ಮವಾಗಿ ಕೊಟ ಬೀಜವರಿಯ ಗದೆ ಹಸಿಗೆ 
ಕೂಳಗದಲು ಖಂಡುಗೆ ಗದೆಯ ಕುಳಪಾಲನು ಕಳದು ರಾಜಪಾಲಿಗೆ 
ಬಂದ ಫಲವನು (ಸೌಇಇ. 1%, ೨೫೦-೫ ; 1521). 
[ಕುಳ್ಳ (ಎ ಕುಲ) * ಪಾಲ್ಕು (ಆ ಪಾಲ್‌)] 
ಕುಳಬಿರಾಡ (ನಾ). ಕೈತ ಕೊಡಬೇಕಾದ ತೆರಿಗೆ: ತೋಟದ ವಕಲ 
ಪಾಲು ರಾಜಪಾಲು ಕುಳಬಿರಾಡ ಆನೀತಬಿರಾಡ ಸಹವಾಗಿ ಸರ್ವಮಾನ್ಮ 
ವಾಗಿ (ಸೌಇಇ. 22-11, ೬೪೨-೧೮; 1551); ಕುಳಬಿರಾಡದಿಂದ 
ಗ ೨॥೦ ಸುಂಕ ಕೊಡವೀಸ (ಎಕ. ೪111 (5), ಕುಂಸಿ. ೧-೧೯; 1721). 
[ಕುಳ್ಳ (ಎ ಕುಲ) + ಬಿರಾಡ] 
ಕುಳಭವನ (ನಾ). ತವರು ಮನೆ: ವಿನಯಕ್ಕಾಭಾರಭೂತಂ ಪತಿಹಿತ 
ಚರಿತಕ್ಕಾಶ್ರಯಂ ಸದ್ವಿವೇಕಕ್ಕೆ ನಿವಾಸಂ ಶೌಚಸಂಪತ್ತಿಗೆ ಕುಳೆಭವನಂ 
. (Su. XVI, ೫೫-೧೧; 1058). (ಕುಳ್ಳ (ಎಕುಲ) + ಭವನ) 
ಕುಳಭೂಷಣೆ (ನಾ). ಕುಲಕ್ಕೆ ಭೂಷಣಳಾದವಳು; ವಂಶಕ್ಕೆ 
ಅಲಂಕಾರಪ್ರಾಯಳಾದವಳು: ನೆಗಟ್ಟ ಗುಣಾಬ್ಕಿ ಸಿಂಗವಿಭುಗಂ 
ಕುಳಭೂಷಣೆಯಪ್ಪ ಬಾಗಳಬ್ಬೆಗವನೀತಳಂ ಫೊಗಳೆ ಪುಟ್ಟದರ್‌ 
(ಸೌಇಇ. XX, ೭೬-೨೫; 1118), 
[ಸಂ. ಕುಲಭೂಷಣಾ (ಕುಲ ಭೂಷಣ + -)) 
ಕುಳೆಮಂದಿರ (ನಾ). - ಕುಳಭವನ : ಪರ್ವಿದ ವಕ್ಷಮಾ ಕ್ಷಮಾತಳ 
ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ (ಪಂಪಭಾ. ೨-೩೭). 
[ಕುಳ್ಳ (ಜ ಕುಲ) + ಮಂದಿರ] 
ಕುಳರ್ಪಗೆಅಕೆ (ನಾ). ಒಂದು ಕೆರೆಯ ಹೆಸರು: ಅಗ್ನೆಯದ ಜಿಸೆಗೆ 
ಸೀಮೆ ಕುಳರ್ಪ್ಸಗೆಚಕಿಯ ಒಳಗಣ ಪಟ ಏಜೀಯೆ (ಎಕ. 1x (5), 
ಬೆಂಗಳೂ. ೧೫೧-೫೫ ; 828). [ಕುಳರ್ಪ, + ಕೆಜಕಿ] 
ಕುಳವ (ನಾ). ಒಂದು ಬಗೆಯ ನೀರುಹಕ್ಕೆ: ಕರಿಣಿ ದೇಹದ 
ಹುಲಿಯೆರಳೆ ನವಿಲರಗಿಳಿಗಳಾಳಾ ಕುಳವ ಲಾವಿಗೆ ಪುರುಳಿ . .. 
'ಪಕ್ಕಿಗಳವಜಕೊಳೊಪ್ಪಿದುವು (ಸಾಳ್ವಭಾ. ೩-೨೧). 
[?. / ತಮಿ. ಕುಳವೈ) 


೧೯೮೭ 


ಟು 


ಕುಳವಾರ್ಜಮಾಬಂಡಿ 


ಕುಳನಡೆ (ನಾ). ಬೆಳೆ ಕಾಯುವುದಕ್ಕಾಗಿ ಕುಳವಾಡಿಗೆ ಕೊಡುವ 
ವೇತನ: ಕುಳನಡೆ ಸಾರಡೆ ದುಳಿರೆವಟಿ ಕಟಳೆನಟ ಏರಿ ಮಾನಬೆಲೆ 
ಸಂತೆ ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟಿವು 
(ಸೌಇಇ, 12-11, ೪೬೩-೮ ; 1470). [ಕುಳ್ಳ * ಪಡಿ?) 

ಕುಳವರ್ತನೆ (ನಾ). ಗ್ರಾಮಾಧಿಕಾರಿಗಳು ತಮ್ಮ ಸಂಬಳದ ಜತೆಗೆ 
ಕೃತರಿಂದ ಪಡೆದುಕೊಳ್ಳುವ ಸಂಭಾವನೆ, “ಮಾಮೂಲು: (ಕಿ). 

[ಕುಳ್ಳ (ಇ ಕುಲ) + ವರ್ತನೆ] 

ಕುಳೆವಧು "ಕುಲವಧು? ನೋ. 

ಕಂಳವಾಡಿ "ಕುಲವಾಡಿ' ನೋ. 

ಕುಳೆವಾಡಿಕೆ "ಕುಲವಾಡಿಕೆ? ನೋ. 

ಕುಳವಾಡಿಗ (ನಾ).  ಕುಲವಾಡಿ : (8). 

[ಕುಳವಾಡಿ (ಎ ಕುಲವಾಡಿ) + ಗ್ಯ] 
ಕುಳವಾಡಿಗಿತ್ತಿ (ನಾ). - ಕುಲವಾಡಿಯ ಹೆಂಗಸು: (8). 
[ಕುಳವಾಡಿಗ + -ಇತ್ತಿ) 

ಕುಳವಾಡಿತನ (ನಾ). - ಕುಲವಾಡಿಕ : ($). 

[ಕುಳವಾಡಿ (ಐ ಕುಲವಾಡಿ) + -ತನ] , 

ಕುಳವಾರ್‌ "ಕುಳವಾರ್ಕು' ನೋ. 

ಕುಳೆವಾರಿ "ಕುಳವಾರ್ಕು' ನೋ. 

ಕುಳವಾರು,, ಕುಳವಾರಿ, ಕುಳುವಾರು (ನಾ). ೧. ಗಣನೀಯ 
ವ್ಯಕ್ತಿ ಅಥವಾ ಮನೆತನ: ಮುಂದೆಯೂ ಹೀಗೆ ನಡೆದು ನಿನ್ನ ಮನೆ 
ತನವೊಂದು ಘಟ್ಟ ಕುಳವಾರಾಗುವಂತೆ ಮಾಡಬೇಕು (ಕುರುಕಾ. ೧೪೬). 
೨. ಕೊಳ್ಳುವವನು ; ಗಿರಾಕಿ: ನನ್ನ ಖಾಯಂ ಕುಳವಾರುಗಳಿಗೇ 
ಕೊಟ್ಟು ಬರುತ್ತೇನೆ (ಹೊಸಕ್ತಿ. ೫೬) ; ಆತ್ಯಂತ ಪ್ರಾಮಾಣಿಕರೆಂದು 
ಕಂಡು ಬಂದ ಕೆಲವೊಂದು ಳುಳವಾರುಗಳಿಗೆ ... ಭತ್ತ ಕೊಡು 
ತ್ತಿದ್ದರು (ಭ್ರಾಂತಿಸು. ೪). ಕುಳೆವಾರಿ: ೧. ನಾವು ಎಷ್ಟು ಗಟ್ಟ 
ಕುಳವಾರಿಗಳೆಂದು ಇವರಿಗೆ ತೋರಿಸೋಣ (ಹುಚ್ಚಮ. ೭೬). ಪಿ. ಆ 
ಅಂಗಡಿಯವನಿಗೆ ಗಟ್ಟಿ ಕುಳವಾರಿ ಸಿಕ್ಕಿದಾನೆ (ರೂಢ). ಕುಳುವಾರು : 
೨. ಎಲ್ಲಾ ಕಡೆಗಳಿಗಿಂತ ಹೆಚ್ಚು ದರ ನನ್ನ ಕುಳುವಾರುಗಳಿಗೆ 
ದೊರೆಯುತ್ತದೆ (ಹರಿಕೋ. ೫೬). ೩. ಆಸಾಮಿ; ವ್ಯಕ್ತಿ: ಐತಾಳರು 
ಗಟ್ಟಿಕುಳುವಾರು (ಮರಮ. ೧೧೮). ಗ[-ತುಳು, ಕುಳವಾರ್‌] 

ಕುಳನಾರ್ಕು, ಕುಳವಾರ್‌ (ನಾ). ಪ್ರತಿ ರೈತನಿಗೂ ಸಂಬಂಧಿಸಿದ 
ವೈಯಕ್ತಿಕ ಲೆಕ್ಕಪತ್ರ: ಕುಳವಾರು ಇಲ್ಲದೆ ಊರಿಗೆ ತಳವಾರ ಏನು 
ಮಾಡ್ಕಾನು (ಗಾದೆ) ; ತಳವಾರನಿಗೆ ಸಟ್ಟಾ ಕಟ್ಟಿದರೆ ಕುಳವಾರು 
ಹೋದೀತೋ (ಗಾಜಿ). ಕುಳೆವಾರ್‌ : *ಕುಳವಾರ್‌, ಕುಳವಾರು - 
ಜಮಿಸಾನಿಗೆ ಅನುಸಾರವಾಗಿ ತಯಾರಿಸಿದ ತಖ್ರೆಗಿಂತ ಪ್ರತ್ಮೇಕವಾಗಿ 
ರೈತರಿಗೆ ಸಂಬಂಧಿಸಿದಂತೆ ಬೇರೆಯಾಗಿ ಸಿದ್ಧಪಡಿಸಿದ ವೈಯಕ್ತಿಕ ಲೆಕ್ಕ 
ಪತ್ರ* (ಮೈಗೆಜೆ. 1೪, ೭೭೭). [«- ಮರಾ. ಕುಳವಾರೀ, ಕೂಳನಾರೀ] 

ಕುಳವಾರ್ಚಿಟ್ಟಿ "ಕುಳವಾರ್ಚಿಟ್ಕ' ನೋ. 

ಕುಳೆವಾರ್ಚಿಟ್ಟ, ಕುಳವಾರ್ಚಿಟ್ಟಿ (ನಾ). ಪ್ರತಿ ರೈತನಿಂದ 
ಸಾಗುವಳಿ ಮಾಡಲಾದ ಬೇರೆ ಬೇರೆ ಜಮಾನಿನ ಲೆಕ್ಕು, — ತಃಖ್ತೆ: 
(8). ಕುಳೆವಾರ್ಚಿಟ್ಟಿ: ಪ್ರತಿಯೊಬ್ಬ “ರೈತನಿಂದ ಸಾಗುವಳಿ 
ಮಾಡಲ್ಪಟ್ಟ ಜಪಾನಿನ ವಿವರವಾದ? ಲೆಕ್ಕ (ಮೈಗೆಚೆ. ೪, ೭೭೭; 
ಕೈಸ್‌ಗೆ, 11, 554).  [ಕುಳವಾರ್‌ (೮ ಕುಳವಾರ್ಕು) * ಚಟ್ಕ] 

ಕುಳವಾರ್ಜಮಾಬಂದಿ (ನಾ). *ಪ್ರತಿರೈತನು ಕೊಡಬೇಕಾದ ತೆರಿಗೆ 
ಕಂದಾಯಗಳ ಒಟ್ಟು ಲೆಕ್ಕ ನಿರ್ಧಾರ? (ಮೈಗೆಜಿ. 1೪, tee). 

[ಕುಳವಾರ್‌ (೮೯ ಕುಳವಾರ್ಕು) * ಜಮಾಬಂದಿ] 


ಕುಳವಾ ರ್ಪಟ್ಟೆ 


ಕುಳವಾರ್ಪಟ್ಟಿ, ಕುಳವಾರ್ಪಟ್ಟಿ (ನಾ). ಆ ಕುಳವಾರ್ಚಿಟ್ಟಿ. 
(ಮೈಗೆಜಿ. ಜ್ಯ ೭೭೭). ಕುಳನಾರ್ಷಟ್ಟಿ ; (ಕೈಸ್‌ಗೆ. 11, ೫೫೪). 
[ಕುಳವಾರ್‌ (ಆ ಕವಲು) + ಪಟ್ಟ] 
ಕುಳನಾರ್ಪಟ್ಟಿ "ಕುಳವಾರ್ಪಟ್ಟಿ' ನೋ. 
ಕುಳವಾಸಿಯ್‌ (ತಾ), Sau SoS (?): ಈ ತೇರ 
ಕಾಣಿಕೆಯ ಹೊನ್ನ ತೆರಕಣಾಂಬಿಯ ಚಾವಡಿಗೆ ಚಿಕ್ಕಪಾರುಪತ್ಮಗಾಜರು 
ಯಾ ಲೆಕ್ಕದಲ್ಲಿ ಕುಳವಾಸಿಯಕ್ಕೆ ಕೊಟ್ಟು (ಎಕ. ೫೩:೪, ಗುಂಡ್ಲು ಪೇ. 
೮-೧೫ ; 1520), [ಕುಳ್ಳ * ನಾಸಿಯ?] 
ಕುಳವಿಡಿ (ನಾ). (?): ಅನ ಸ್ಮಲವಂಗೀಕರಿಸಿದಲ್ಲಿ ಪರಿಪೂರ್ಣನಾಗಿ 
ಏನ ಹಿಡಿದಲ್ಲಿಯೂ ತಲೆವಿಡಿಯಿಲ್ಲದೆ, ಏನ ಬಿಟ್ಟಿಲ್ಲಿಯೂ ಕುಳವಿಡಿ 
ಯಿಲ್ಲದೆ ಕರ್ಪುರ ಮಹಾಗಿರಿಯ ಸುಟ್ಟಡೆ ಒಕ್ಕುಡಿತೆ ಬೂದಿಯಿಲ್ಲದಂತೆ 
ಚಿತ್ತ ನಿಶ್ಚಯವಾದ ಸದ್ಭಕ್ತನ ಪರಮವಿರಕ್ತನಿರವು (ಸರ್ವವ. ೧೩೮-೬೮೩). 
[7] 
ಕುಳೆಸ್ಮಲ, ಕುಳಸ್ಥಳ (ನಾ). ೧. [ನೀತ್ಸೆ] ಶಿವ ದೀಕ್ಷೆಯಾದವನಿಗೆ 
ಭಾವಸ್ಥ ಲದಿಂದ ಆರಂಭಿಸಿ ಕೊನೆಯದಾದ ಭಕ್ತ ಸ್ಥಲದವರಿಗೆ 
ಕ್ರ ಮವಾಗಿ ಒಂದರಿಂದ ಮತ್ತೊಂದರಂತೆ ಉದಯವಾಗುವ 
ಮೂವತ್ತಾ ರು ಸ್ಥಲಗಳು. 0 ಈ ಸ್ಥಲಗಳಲ್ಲಿ ಪ್ರತ್ಯೇಕವಾಗಿ ಆರು 
ಬಗೆಗಳನ್ನುಳ್ಳ ನಿಃಸತಿತತ್ವ ಪ್ರೆತಿತತ್ವ್ವ. ಸಕೀಲ, ಅಸಾಧ್ಯ, 
ನಿರುಪಾಧಿಕ" ಮತ್ತು ಸಾಕಾರನೆಂಬ "ಅರು ಸ ಸ್ಥಲಗಳು ಅಡಕ 
ವಾಗಿವೆ: ಶಂಭು ಸೊಡ್ಡಳ ಮಹಂತರುಮಪ್ಪ ಮೂನತ್ತಾಣು ಕುಳ 
ಸ್ಥಲನಜಕಿದವಂಗೆ ಶರಣು ಶರಣೆಂಬೆ (ಸರ್ವ ವ. ೧೬೪-೭೮೦). 
ಕುಳೆಸ್ಳಳೆ: ೨. ವಿವರ: ನಾದ ಮುನ್ನವೋ ಬಿಂದು ಮುನ್ನವೊ ಕಾಯ 
ಮುನ್ನವೋ ಜೀವಕಾಯದ ಕುಳಸ್ಥಳಂಗಳ ಬಲ್ಲವರು ನೀವು ಹೇಳಿರೇ 
ಆದಿವಿಡಿದು ಬಂದಾತನೆ ಭಕ್ತ ಅನಾದಿವಿಡಿದು 
ಬಂದಾತನೆ ಜಂಗಮ ಆದಿಗುರು ಅನಾದಿಶಿಷ್ಯ ಈ ಉಭಯ ಕುಳಸ್ಮಳವ 
ಬಲ್ಲರೆ ಆತ ಲಿಂಗಸಂಬಂಧಿ (ಬಸವ. ೮೦೩); ಇಂತೀಭಕ್ತಿಯ ಕುಳಸ್ಥಳ 
[ಪಾಕಾಂ. ಲ) ವನಆಂಯದೆ ಎಲ್ಲರೂ ಎಂದಂತೆ ಎಂದರು ಬಂದಲ್ಲಿ 
ಬಂದರು (ಮಡಿಮಾ. ೬೨-೯೧). [ಕುಳ್ಳ (ದ ಕುಲ) + ಸ್ಥಲ] 
ಕುಳಸ್ಮ ಳೆ "ಹುಳಸ್ಥ ಲ? ನೋ. 
ತಾಗ ಕುಳದಿಂದ ಕೊನೆಗೊಳ್ಳುವ ಶಬ್ದ: ಬೆರಲೆರಲ್ಕೊರಲ್‌ 
* ಮುಂಗೈ ಸರಲುಂ ಲಾಂತಮಿವಂ ಗ್ರಾ ಚ ರಜಕಿಯದುಚ್ಚ ಕತರ್‌ 
ಹಪ ಯಡ? ( ಶಮದ. ೨೮). (ಕುಳ್ಳ + oe | 
ಕುಳಾಂತಕೆ "ಕುಲಾಂತಕ' ನೋ | 
ಕುಳಾಗ್ರಶುದ್ಧಿ (ನಾ). ಕುಲಮುಖ್ಯನಿಗೆ ಕೊಡಬೇಕಾದ ಸಂಭಾ 
ವನೆಯ ವಿನಾಯಿತಿ (?): 
ಶುದ್ಧಿ ಯ ಅಂಗಡಿ ಒಂದು ನೆಲೆದೆಆಕಿಯುವುಂ ಮಾನ್ಯ ಗ ಬಿಟ್ಟ ತ 
(ea XX, ೧೧೩೧೫೪ ; 1145). [ಕುಳಾಗ್ರ್ಯ ಕ್ಷ ಶುದ್ಧಿ) 
ಕುಳಾಗ್ರಿ (ನಾ). ಒಂದು ಗುಂಪಿನ ಮುಖ್ಯಸ್ಥ, ಮುಖಂಡ: 
ಶ್ರೀಮದ್ರಾಜಧಾನಿ ಪಟ್ಟಣಮೆರಮ್ಚರಗೆಯ ಕುಳಾ[ಗ್ರಿ] ಸೇನಬೋವ 
ಆಚಣ್ಣ (ಕಇಆ. ೬೩-೧೧-೩; 12ನೆಯ ಶತ). | 
[ಆ ಸಂ. ಕುಲಾಗ್ರಿನ್‌] | 
ಕುಳಾಚಲ "ಕುಲಾಚಲ' ನೋ. | | 
ಕುಳಾಡಿ (ನಾ). ಮಲ್ಲಯುದ್ಧದಲ್ಲಿ ಒಂದು ಬಗೆಯ ಪಟ್ಟು 
೨-ವರಿಸೆ : ತಿರುಣಿ ಕುಳಾಡಿ ಗ ಡೆ] ಬಾಹುಗೆಣೆಸಂದ nd 
ಹುಡೆ... ಪಟ್ಟ 
ಕಾದಿದರ್‌ (ತ್ರಿಪವಿ. ೨೬-೧೮). "ತುಳಾಡಿ? ಪರಾ. 


(ಅವಚಂ. ೧೪೪-೬೫೯); 


(1) 


೧೯೮೮ 


ಸೆಟ್ಟ ನಿವೇದ್ಯಕ್ಕೆ ಬಿಟ್ಟ ಕುಳಾಗ್ರ 33 


6 | ಕುಳಿಕೋರೆಗ (ನಾ). ಆ ಕುಳಿಕಾಹಿ: 


ಕತ್ತರೆಗಳೆನಿಪ್ಪ ಜಟ್ಟಗರ ಬಿನ್ನಣಮೊಪ್ಪೆ ಕಡಂಗಿ | 45 


ಕುಳಿಚು 


ಕುಳಾಸವಾದನ (ಗು). ಕುಲಕ್ಕೆ ಅಪವಾದ ತರುವಂತಹ: 
ಸೈರಿಸದಳವಲ್ಲದಳುದು ೯ ಕುಳಾಪವಾದನದ ನುಡಿಯೆಯ್ತೆಕೆ 
(ಶಾಂತಿಪು. ೩-೮೦ ವ). [ಆ ಸಂ. ಕುಲಾಪನಾದನಾ] 
ಕುಳಾಯ "ಕುಲಾಯ' ನೋ. 

5 |ಕುಳ್ಳಿ, "ಕುಬ್ಬಾ? ನೋ. 

ಕುಳ್ಳಿ "ಕುಟ್ಕಾು' ನೋ. 

-ಕುಳ್ಳಿ, -ಗುಳ್ಳಿ (ಪ್ರ). ಇದು ಇವನ ಸ್ವಭಾವ ಅಥವಾ ಶೀಲ 
ಎಂಬ ಅರ್ಥಗಳಲ್ಲಿ ಬರುವ ತದ್ಧಿತ ಪ್ರತ್ಯಯ: “ಉಕ ಕುಳಿಯಾಳಿ 
ಪ್ರತ್ಮಯಮಿಕಮುಂ ಶೀಲಾದಿ ವಿಶ್ರುತಾರ್ಥದೊಳ್‌ ನಿ (ಶಮದ. ೨೦೩); 
ಆಟಿಕುಳಿ, ಅಂಜುಕುಳಿ, ಓಡುಕುಳಿ (ಭಾಷಾಭೂ. 
ಕುಳಿ ಪ್ರತ್ಯಯಕ್ಕೆ- ಪೋರ್ಕುಳಿ, ಓಡುಕುಳಿ, ಹುಡುಕುಳಿ, ಪಾಡುಕುಳಿ 
(ಶಮದ. ೨೦೩ ಪ್ರಯೋ). ಗುಳ್ಳಿ: ಒದವುದು ಗುಳಿ ಪ್ರತ್ಯಯಮದು” 
ಪೂರ್ವದ ಬಿಂದುವೆರಸು ಶೀಲಗ್ರ ಹಣಾರ್ಥದೊಳ್‌ ... ಆಟಿಂಗುಳಿ, 
ಸಾಲಂಗುಳಿ, ಕುತ್ತಂಗುಳಿ (ಶಮದ. ೨೦೨ ಪ್ರಯೋ). 

15! ಕುಳಿಕ "ಕುಲಿಕ' ನೋ. 
ಕುಳಿಕಾಹಿ (ನಾ). ಕುಳಿಕನೆಂಬ ಸರ್ಪ : ಬಜಸಿಡಿಲಬಳಗದಂತೆ ಕುಳಿ, 

ಕಾಹಿಯ ಕಡುಪಿನಂತೆ (ಜಗವಿ. ೧೫-೧೫ ವ); ಅಂತು ಪೊರೆಗಳೆದ 

ಕುಳಿಕಾಹಿಯಂತಂತಃಶೃಂಖಳಂ ಖಳಂ ಕೆಳರ್ದು (ವರ್ಧಪು. ೮-೬೦ ವ). 
[ಕುಳಿಕ (ಐ ಕುಲಿಕ) * ಅಹಿ] 

3 ಕುಳಿಕೆ, ಕುಣಿಕ್ಕೆ (ನಾ). ೧. ಜೀರುಗುಣಿಕೆ ; ಗಂಟು; ಸರಗಂಟು ; 

ದಾರದ ಮಲಕು : ಬಳೆದ ನಿತಂಬದೆ ಕಾಂಚೀಕಳಾಸಮಂ ಕಟ್ಟಿ ಲಣಮೆ 

ನೆಜಕಿಯದಿದೆಂದಗ್ಗಳಿಸಿ ಕು[ಪಾಕಾಂ. ಸೀರ್ಕು)]ಳಿಕೆಗಳಿನೇಂ ಕಣ್ಗೊಳಿಸಿ 

ದು[ದೋ] ಸುಭಗೆಯಾದ ಸುದತಿಯ ಗರ್ಭಂ (ಪಂಪಭಾ. ೧-೧೪೩); 

ಅಂಗನೆ ಸೆಜ್ಜೆ ಆಚಾರವೆ ಶಿವದಾರ ತ್ರಿಕರೆಣಶುದ್ಧವಾದುದೆ ಕುಳಿಕೆ ಈ 

ತ್ರಿನಿಧದ ಗುಣವನಜ್‌ಯಬೇಕು (ಚಿನ್ನವ. ೭೩-೩); ಅವನು ಸುಮ್ಮನೆ 

ಕುಳಿಕೆ ಬಿಚ್ಚಿದೆ ಕರುವಿನಂತೆ ತಿರುಗುವುದು ಅವರಿಗೆ ಅಪ್ರಿಯ ವಿಷಯ 
ವಾಗಿತ್ತು (ಮುಗಿಮ. ೧೧). ಕುಣಿಕ್ಕೆ: ೧. ಅಜುಮಣಿಗೆ ದಾರವನೇಜಕಸಿ 
ಕುಣಿಕೆಗೆ ಮಣಿ ಇಲ್ಲದೆ ಅಜಸುತ್ತಿದ್ದರಯ್ಯಾ ತತ್ತ್ವಜ್ಞರು (ಮದೇಮ್ಮ. 

೨೭೧-೬); ಜಗದ್ವಂದ್ಕರೆಂದು ನುಡಿದು ನಡೆವರು ನೋಡಾ ಭವಬಂಧನದ , 

ಕುಣಿಕೆಯ ಕಳೆಯಲಜಕಿಯರು ನೋಡಾ (ಅವಚಂ.೧೦೬-೪೮೩); ರನ್ನಮಂ 

ಕೆನ್ಸಿನ ಕುಣಿಕೆಗಿಕ್ಕಿದೆಂತಾಯಿಂತು (ವಾಗೀರ. ದೈವವಿಕ್ಕಿದ 
ಕೊರಳಕಣ್ಣಿಯ ಕುಣಿಕೆ ಯಾರಲಿ ಹಜಕವುದೈ (ಕುವ್ಯಾಅ. ೧೪-೪); ಕೊರಳ 

| ದಾವಣಿಗೆ ಕುಣಿಕೆ ಬೇಕು (ಅರಳು. ೨೯೨-೭). ೨. (ಆಲಂ) ವಿಶೇಷ 

ರೀತಿಯ ಪವಣಿಕೆ, “ಬಂಧ: ರಸಮಂ ಭಾವಮುಮಂ ಕಾಳಸಮಂ 

| ಕುಣಿಕೆಯುಮನಜದು ಕನಿಮಾರ್ಗಡೊಳಂ (ಗದಾಯು. ೧-೩೯) ; ಮೇಲೆ 
| 
| 


೧೮೪ ಉದಾ); 


30 


೬೬-೧೦); 


ಕಾರ್ಯದ ಕುಣಿಕೆಯನು ತಾ ಬಲ್ಲ ನಾರಾಯಣನು (ನಿಭಾಗ. ೪-೩-೭). 
(ದೇ. ॥ ತಮಿ. ಕುಬಕ್ಕಿಚ್ಚು, ಕುಳಚ್ಚು ; ತುಳು. ಕೊಲಿಕೆ, ಕೊಳಿಕೆ ; 

ತೆಲು. ಕೊಲಿಕೆ, ಕೋಡಮು] 

ಕುಳಿಕ್ಕೆ "ಕುಣಿಕೆ' ನೋ. 

ಕೊನ್ನಂ 

ಮುಖಾನ್ತಂ (ಬೊಂಕಶಾ. ೧೯೩೮, ಇಂಡಿ. ೫೮-೭೬; 

[ಕುಳಿಕ + ಉರಗ] 

| | ಕುಳಿಚು (ನಾ). ಒಂದು ಜಾತಿಯ ಮಾನು: ಕುಳಿಚು [ಪಾಠಾಂ. 
ಕೊಳಲಿ, ಕೊಳಚೆ]ಸೂಜಿಗನಗಲು ಹೆಲ್ಲರಂ ಬಂಕುರುಂ ಹಳಲೆ ಕಪ್ಪೆ 
ಗಳೊಜಲೆ... ಎಂಬ ಹೊಳೆವಳಿಯ ಮಿಾನ್ಗಳಂ ತವಿಸುತಿಹ ಬೇಡರಂ 
ನೋಡಿದಂ ಭೂಪಾಲನು (ಹಚಕಾ. ೫-೪೬). [?) 


ಕುಳಿಕೋರಗನ 
941). 


ಕುಳಿತಟ್ಟಿ 


ಕುಳಿತಟ್ಟೆ (ನಾ). “ರಸ ಕೂಡಿಕೊಳ್ಳಲು ಅನುಕೂಲಿಸುವಂತೆ ಮಧ್ಯದಲ್ಲಿ 

ಕುಳಿಯಿರುವ ತಟ್ಟಿ? (1೪೮1-6158. 'ಇಂಕನಿ). 
[ಕುಳ್ಳಿ (ಆ ಕುಲ) + ತಟ್ಟೈ) 

ಕುಳಿಬೀಳು, ಗುಳಿಬೀಳು (ಕ್ರಿ). ತಗ್ಗು ಬೀಳು; ಗುಣಿಯಾಗು: 
ಸಾಮಾನ್ಯವಾಗಿ, ಸುಪ್ತಗಂಗೆಯ ಮೇಲಣ ಕುಳಿಬಿದ್ದ ಹಿಮದ 
ಪ್ರಕಾಶವೇ ಅಪಾಯದ ಮುನ್‌ಸೂಚನೆ ಕೊಡುತ್ತಿತ್ತು (ಏಳಜೇ. ೯೩), 
ಗುಳಿಬೀಳು : ನಗುವಾಗ ಎರಡೂ ಗಲ್ಲಗಳಲ್ಲಿ ಗುಳಿಬಿದ್ದು ಅವಳ 
ಚೆಲುವಿಗೆ ಇನ್ನೂ ಕಳೆ ಕಟ್ಟುತ್ತಿತ್ತು (ತೇಮೋಡ. ೧೯). 

[ಕುಳಿ (ಆ ಕುಲಿ) * ಬೀಳ್ಕು (ಆ ಬೀಟ್‌,)] 

ಕುಳಿಮಾವು (ನಾ). ಒಂದು ಜಾತಿಯ ಮರ: ಬೆಟಲೆರಡರ ಬೇರೆಂ 
ಮೇಣ ಕುಳಿ [ಪಾಠಾಂ.ಗಳ]ಮಾವು ಸಮುದ್ರದ ಫಲಮಿಲುಮಿಚ್ಚಿಯ 
ಪಣ್ಣುಳಿಯಿಂ ಪಾನಮನಾಗಿಸೆ ಕಳೆಗುಂ ಜಂಗಮವಿಷಂಗಳಂ 
(ಖಮದ. ೧೩-೧೪೭). "ಕೊಳಮಾವು? ಪರಾ. [ಕುಳ್ಳಿ * 'ಮಾವು] 

ಕುಳಿಮೆ, ಕುಳುಮೆ(ನಾ). ಬಸಿರು; ಗರ್ಭ: ನಿನ್ನ ಹೊಡೆತದ ಬಾಧೆಯಿಂದ 
ನನ್ನ ಚೊಚ್ಚಲು ಕುಳಿಮೆಮ್ಳೆ ಇಳಿದುಹೋಯಿತು (ನಡೆದಾ, 3], 1138). 
ಕುಳುಮೆ. "ಕುಳುಮೆಕಾರ್ತಿ' ಪರಾ. (2) 

ಕುಳಿಯ (ನಾ). ಎಗ್ಗ; ಮೂಢ: *ನುಡಿಯಲ್ಯೇಳಲ್ಯಣಂ ಪಾಂಗಜ್‌ 
ಯದ ಕುಳಿಯಂ ಪೇಟ್ವುದಾನೇಕಮೂಡಂ (ವಸ್ತುಕೋ. ೭೪-೪೦) ; 
ತಪ್ಪಂ ಮಜಸಿ ಫುಸಿನುಡಿವ ಜಜುಚರೆ ತೆಜನಂ ಕಂಡಆಟುಯೆದಂತು 
ಕುಳಿಯರುಮೊಳರೇ (ಕಾವ್ಯಾವ. ೩೯೩) ; ಕುಳಿಯಂ ಮಾಳಿಗೆ ಜಾಳಿಗೆ 
ತಳಿಗೆಯೊಳಿರ್ಬಳಸು ಬಳಸಿಗಂ ಮೊಳೆ ತಾಳಂ (ಶಮದ. ೨೬). [1) 

ಕುಳಿಯೊಗು (ಕ್ರಿ). (?) : *ಆಗಂತುಕೇಷು ಇ ಕುಳಿಯೊಕ್ಕು ಕೈಕೊಂಡ 
ಮಗನುಮೆಂಬಿನರೊಳ (ಒಂದಾನೊಂದು ಸಂಬಂಧದಿಂದ ಬಂದವನು)” 
(ನೀತಿವಾ. ೨೩-೮೩). [ಕುಳ್ಳಿ (ಆ ಕುಡಿ) * ಪೊಗು (ಆ ಪುಗು)) 

ಕುಳಿರ್‌, (ಕ್ರಿ). ತಣ್ಣಗಿರು; ತಂಪಾಗಿರು: “ಕುಳಿರ್‌ ಖುಜುಭೇದೇ 
(ಬಗ್ಗು, ಕುಳಿತುಕೊಳ್‌), ಹೈಮೇ ಚ (ಶೀತಳವಾಗು) * (ಶಮಧಾ); 
ಕುಳಿರ್ವ ತಿಳಿನೀರನುಡುಗದೆ ತಳಿ ತಳಿರೆಂ ಪಾಸು. (ಆದಿಪು. ೨-೧೪); 
ಕುಳಿರ್ವಲರ್ದಲರೆಸಳ ಪಸೆಯ ಮೇಲೊಆಗಿರ್ದ್ವಂ (ಕಾದಂಪೂ. ೯೦೫); 
ಸೂವಿನಂಟಿನ 'ಕೋ ಳ್ಗಂ ಕುಳಿರ್ವಾಲಿನೀರ್ಗ ಮಲರ್ವಾಹಸಿಂಗಂ 
ಕುಳಿರ್ಕೋಲ್ವ ನೆಂದನಕಂ (ಕಾವ್ಯಾವ. ೭೮೬) ; ಕುಳಿರ್ವ್ವ ಸರೋಜ 
ಷಂಡ ಮಲರ್ದೊಪ್ಪುವ`ಮಲ್ಲಿಗೆ (ಎಕ. ೩1, ಚಿತ್ರದು. ೨೩-೨೭ ; 1205); 
ಕುಳಿರ್ವ್ವ ಮಂಜಿನ ಪನಿಗಳಂ (ಚಿಬಫು. ೮-೫); ಮೆಯ್‌'ಸೆಡಪಿ ನೆತ್ತರ್‌ 
ಕುಳಿರ್ಸ ಕಟ್ಟಿ ಸಕಕ್ಕೆ ನೀನ್‌: ಬೆಂಕೆಯೆರ್ದೆಯಯ  (ಅಂತಿಗೊ. ೭೩). 
೨. ಶಂಪಾಗು; ತಣ್ಣಗಾಗು: ಕೈಸೋಂಕಿನೊಳ್‌ ಕಣ್ಕುಳಿರೆ 
ಪೊಳೆವ ಚಂದು ನಿಂದಿರ್ಕುಮಾಗಳ್‌ (ಚಿಕವಿ. ೬-೨೦೦). 

(ಡೇ. | ಶಮಿ. ಮಲ, ಕುಳಿರ್‌ ; ತುಳು. ಚೌಳಿ ; ಕೊಡ. ಕುಳಿ] 
ಕುಳಿರ, "ಕುಳ್ಳಿರ್‌' ನೋ... Ml 
ಕುಳಿರ್ಕ್‌ ಕುಳಿರು (ನಾ). ೧. ಚಳಿ; ತಂಪು; ಶೈತ್ಯ: “ಕುಳಿರೆನೆ 

ಶೈತ್ಕಂ? (ರನ್ನಕಂ. ೧); ಚಳಿಗಳ್ಳಿ ಭೋಗಿಗಳ್‌ ಕೂರ್ತೆಳವೆಣ್ಗಳ 
ತುಂಗಕುಚಮನಾಶ್ರಯಿಸಿ ತದಾಕಳಿತೋಷ್ಟದಿಂಜಿ ಪರ್ವಿದ ಕುಳಿರೆಂ 40 
ಕಳಿವರ್‌ (ಉ ದ್ಭ ಟಿ. ೪-೩೯) ; ಮೃಗಪ್ರತತಿ ಕುಳಿರಂ ಮಾಣು | 
ಪಳಚಲವ್ಮುದು (ನ ಂದಿಮಾ. ೨-೨೨). ೨. ಹಿಮ; ಮಂಜು: |: 
ಘರ್ಮಕಳೆ ಕುಳಿರ್ಕುಳಿರ್ಗತಿ ಘರ್ಮಮನೀವ (ಉ ದೃ ಟಿ. ೯-೩೬); 
ಭಾಜಹರನೆಸೆದಂ ಕುಳಿರಾವರಿಸಿದ ಪರ್ವತಂಬೊಲುಜಕಿ ರೆಂಜಿಸುತಂ 


pe 


5 


35 


(ವೀರವಿ. ೩-೬೩); ಮುಸುಆಿದ ಕುಳಿರೊಳ್‌ ದೆಸೆಯಾಗಸಮಿಳೆ ಬೆಟ್ಟಿಡವಿ [43 


ಯೆಂಬಿವೆಂತಾನುಂ ಕಾಣಿಸಲಾರ್ತುವಿಲ್ಲಂ (ಶಬ್ದಾನು. ೬೫ ಪ್ರಯೋ). 


೧೯೮೯ 


ಕುಳಿರ್ಕೋಡು 


ಕುಳಿರು : ೧. ಬಿಸಿಲಿನಿಂದ ಅವರು ತ್ರಸ್ತರಾಗಿದ್ದಿಲ್ಲ ಚಳಿಗಾಲದ 
ಕುಳಿರಿನಿಂದ ಮುದುಡಿಕೊಂಡಿದ್ದಿಲ್ಲ (ಕಕ್ತಧ್ವ. ೨೦೫) ; ಕುಳಿರಿನಿಂದ 
ಮೈಕುಟುಕಿದಾಗಲೇ ಅನಾರೋಗ್ಯದ ಅವತಾರವಾಗುವುದು 
(ಬಾಬಲ. ೭೫). ೨. *ಕುಳಿರು ಹಿಮ? (ಕಶರ. ೨೫) ; ಬಾಲೇಂದು 
ಮಾಳಿಯ ತಪದಶೀವ್ರಾಗ್ನಿಯ ಜ್ವಾಲೆಯೊಳ್‌ ಕುದಿಗೊಂಡ ಕುಳಿರು 
ಮೇಲುಷ್ಟ್ಯೋದಕ ದ್ರೋಣಿಗಳಾಗಿರ್ದ ಲೀಲೆಯನೇನ ಬಣ್ಣಿಪೆನು 
(ಮೋಹತ. ೬-೫೧). "ಕುಳಿರುವೆಟ್ಟು' ಪರಾ. [ಆ ಕುಳಿರ್‌)) 

ಕುಳಿರ್‌, (ನಾ). ಒಂದು ಅನುಕರಣ ಶಬ್ದ (9?) : ಬರವಂ ಬಯಸುತೆ 
ಕುಳಿರೆಂಬ ರವಂ ಮಿಗೆ ಪತ್ತೆಸಾರುತಿಂತಿವೆ ಚಕ್ರಂ ಅರುಣೋದಯವಂಂ 
ಸೂಚಿಸುತರುಣೋದಯಮಿತ್ತಲಾಗುತಿದೆ ಗಿರಿರಾಜ (ಗಿರಿಕ. ೪-೧೬೧). 

ಬಟ 

ಕುಳಿರಿಸು, (ಕ್ರಿ).ಚಳಿಯನ್ನುಂಟುಮಾಡು; ಶೀತಬಾಧೆಯನ್ನುಂಟು 
ಮಾಡು: ಎನ್ನಭಿಮುಖದೊಳಡ್ಡಮೆಳ್ನೆನ್ನ ಕಾಲ್‌ ನಿಂಸುಕದಂತಿರೆ ತರುಬಿ 
ಕುಳಿರಿಸಿದ ಪನಿಯಿರದೆ ಮಂಚಿನೊಟ್ಟಲದೊಂದು (ಸಂಸಸ ೩೨-೧೯೦). 

[ಕುಳಿರ್‌, + -ಇಸ್ಯು) 

ಕುಳಿರಿಸ್ಕು "ಕುಳ್ಳಿರಿಸು' ನೋ. 

ಕುಳಿರು "ಕುಳಿರ್ಕ್‌' ನೋ. 

ಕುಳಿರುಕೋಳು "ಕುಳಿರ್ಕೋಡು' ನೋ. 

ಕುಳಿರುನೆಟ್ಟು "ಕುಳಿರ್ವೆಟ್ಟು' ನೋ. 

ಕುಳಿರೆಲರ್‌ (ನಾ). ತಣ್ಣನೆಯ ಗಾಳಿ; ಶೀತಮಾರುತ : ಕುಳಿರೆಲರಾಲ 
ವಟ್ಟಿಲೆಗಳಿಂ (ಕಂನವಿ. ೯-೬); ತಳಿರೊಳು ಕುಳಿರೆಲರಾಡಿದುದು 
(ಸಾಸಮಾ. ೯೬). [ಕುಳಿರ್ಕ್‌ + ಎಲರ್‌] 

ಕುಳಿರ್ಕಾಂತಿ (ನಾ). ತಂಪಾದ ಕಾಂತಿ; ಶೀತಲವಾದ ಹೊಳವು: 
ತಗುಳಿದುದು ಮುಗಿಲಿನಂಚಿಗೆ ಬೆಳ್ಳಿನೀರ್‌, ಶಶಿಯ ಚಳಿಗರ್ದಿಗಳ 
ಕುಳಿರ್ಕಾಂತಿ (ಶ್ರೀರಾಮಾ. ೪೨೦-೭). [ಕುಳಿರ್‌ + ಕಾಂತಿ) 

ಕುಳಿರ್ಕೂಟಿ (ನಾ). ಹಿಮದ ರಾಶಿ; ಮಂಜಿನ ಸಮೂಹ: 
ಕರ್ಬುರೇಂದ್ರಂ ಖಿನ್ನಮುಖಿಯಾಗಿ ಕಂಡನಾ ನೋಟಮಂ, ಬರಬಡಿದ 
ತೋಟಮಂ, ಬೇಟದ ಬಿಸಿಗೆ ಕುಳಿರ್‌ಕೊಟಿಮಂ( ಶ್ರೀರಾಮಾ. ೪೮೯-೯೧). 

[ಕುಳಿರ್ಕ್‌ + ಕೂಟ] ಸ 

ಕುಳಿರ್ಕೆ (ನಾ). ಕುಳಿತುಕೊಳ್ಳುವಿಕೆ : ೪ಫಿರತೀತಿ ಕುಳಿತಪನೆಂಬುದು 

ನಿರ ಎ ಕುಳಿರ್ಕೈ” (ಕಾಶಕೃ. ೨೨). 
[ಕುಳಿರ್ಕ್‌ (ಆ ಕುಳ್ಳಿರ್‌) + -ಕೆ] 

ಕುಳಿರ್ಕೊಳ್‌ "ಕುಳಿರ್ಗೊಳ್‌' ನೋ. 

ಕುಳಿರ್ಕೊಳಿಸು "ಕುಳಿರ್ಗೊಳಿಸು? ನೋ. 

ಕುಳಿರ್ಕೊೋಡಿಸು (ಕ್ರಿ). ಚಳಿಯಾಗುವಂತೆ ಮಾಡು: ಶೀತ 
ಗೊಳಿಸು: ಕಾಯ್ದುರಿವ ಭುವನಮಂ ವಿಜಯ ಯಶಶ್ಚಂದನರಸದಿಂದಂ 
ತೊಳೆದಿಂದು ಮುರಧ್ಹಂಸಿ ಕುಳಿರ್ಕೊ (ಡಿಸಿದೈೆ (ಜಗವಿ. ೬-೮೧); 
ಸಕಳಾವನಿಯಂ ಮುಸುಕಿ ಕುಳಿರ್ಕೋಡಿಸಿದುದು (ವರ್ಧಪು. ೮-೭೬). 

(ಕುಳಿರ್ಕೋಡು + -ಇಸ್ಕು) 

ಕುಳಿರ್ಕೋಡು, ಕುಳಿರುಕೋಳು, ಕುಳಿರ್ಕೊಳು (ಕ್ರಿ). ೧. ಚಳಿ 
ಯಾಗು; ಶೀತಲವಾಗು: ಕುಳಿರ್ಕೋಟ್ಟ ಚಂದನರಸಮನೆರ್ದೆ 
ಯೊಳಂ ಮೆಯ್ಕೊಳಂ ತಳ್ಳಿಜೌದು (ಪಂಪಭಾ. ೫-೬ವ) ; `ಹೈಮದಂತೆ 
ಕುಳಿರ್ಕೋಡುವ ' ತದ್ರಸದಿಂ . . ಅಂಗಚರ್ಚೆಯನೆಡೆವಿಡದೊಡ 
ರ್ಚಿಯುಂ (ಕಾದಂಪೂ. 6೫೫); ಬಳಸಿಗಮೊಪ್ಪಿದುವು ಜಿನುಗಿ ಗಳಸಿ 
ಕುಳಿರ್ಕೊೋಡಿ ಕಳ್ತಲಿಸಿ ಮಲೆದುದ್ದಂದಳೆದು ಫಲಮಾಗಿ ಪರಿವಡೆ 
ದಳಿಗಿಳಿ ಮಡುಗಿಡು ಕರಿಗಿರಿ ಚೂತಂಗೀತಂ (ಗಿರಿಕ, ೨-೨೭); 


ಕುಳಿರ್ಕೋಳು 


ಶಿ. ತಣಿ; ಸಂತುಷ್ಟ ವಾಗು ; ಹಿಗ್ಗು: ಕಾರಮುಗಿಲ್ವಸಿಯಂ ಮನಂ 
ಕುಳಿರ್ಕೊೋಡುವಿನಂ ಕರ್ದುಂಕಿ (ಪಂರಾಮಾ. ೭-೧೪೭) ; ಮಹಾವಿಭವ 
ದಿನಿರ್ಪರೆರ್ದೆ ಕುಳಿರ್ಕೋಡುವಿನಂ (ಧರ್ಮಾಮೃ. ೮-೧೦೯) ; ಮಗನ 
ಮುದ್ದುತನನಂ ಬಸವರಾಜಂ ಕಂಡು ಮನಂ ತಣಿದು ಕುಳಿರ್ಕೋಡಿ 
ಹಾರೈಸಿ (ಬಸರ. ೧೦-೧೨೨) ; ಸಾರ್ಕೆಯ ಸಖರು ಮುಂತಾದವರೆಲ್ಲ 
ಕುಳಿರ್ಕೋಡಿದರು ನೋಡಿ ಜಿನನಾ (ಭರಚ. ೭೭-೯೦). ೩. ತಣಿಸು; 
ತಂಪುಗೊಳಿಸು; ಉಲ್ಲಾಸಗೊಳಿಸು: ಶೀತಮಾರುತ ಬಂದು 
ಸತಿಯರೆದೆಯ ಪೊಕ್ಕು ವೋತು ಕುಳಿರ್ಕೋಡಿದನು (ಅನಂಚ. ೯-೧೨೬). 
ಕುಳಿರುಕೋಳು ; ೧. ಮುಳುಗಿದನು ಮರಳಿ ಮೇಲೇಳಗೊಡದಿಹ 
ಕಡಲ ಕುಳಿರುಕೋಳುವ ತಣ್ಣನೆಯ ತಳಾತಳತಳಕ್ಕೆ (ಶ್ರೀರಾಮಾ. 
೫೯೬-೩೩೦). ಕುಳಿರ್ಕೊಳು : ೨. ಏಳುತತಿಗಳ ಕಾಣುತಾಳುತಲೆ 
ಸಂತಸದೊಳೇಳು ತಲೆಗಳ ಕುಳಿರ್ಕೊೋಳುತಲೆ ಬಿರ್ದಿನಿಂದೇಳುತಲೆ, , 
ಮೆಅಕೆಯುತಿರಲ್‌ (ಭಾವಚಿಂ. ೯-೪೧). [ಕುಳಿರ್‌ * ಕೋಡು] 

ಕುಳಿರ್ಕೋಳು "ಕುಳಿರ್ಕೋಡು' ನೋ. 

ಕುಳಿರ್ಗದಿರ್‌, ಕುಳಿರ್ಗದಿರು (ನಾ). ತಂಪಾದ ಕಿರಣ; ಚಂದ್ರನ 
ಕಿರಣ; ಬೆಳುದಿಂಗಳು. "ಕುಳಿರ್ಗದಿರ' ಪರಾ. ಕುಳಿರ್ಗದಿರು : 
ಕುಳಿರ್ಗದಿರುಗಳ ಪಳಿವ ಪಳುಕಿನ ತಳತಳಿಪ ಭಿತ್ತಿಗಳೊಳ್‌ 
(ಸಾಳ್ವಭಾ. ೪-೩೯). [ಕುಳಿರ್ಕ್‌ 4 ಕದಿರ್‌] 

ಕುಳಿರ್ಗದಿರ (ನಾ). ತಂಪಾದ ಕಿರಣಗಳುಳ್ಳವನು; ಶೀತಕಿರಣ; 
ಚಂದ್ರ : ಕುಂದದ ಕುಳಿರ್ಗದಿರಂ. . . ಎಂಬಂದದಿನತಿ ವಿಭ್ರಾಜಿಸಿದಂ 
ರಾಜಪ್ರಭ ರಾಜಿಸುತಂ (ಜಯಕಾ. ೨-೬೯). 

[ಕುಳಿರ್ಗದಿರ್‌ + -ಅ್ಯ) 

ಕುಳಿರ್ಗದಿರು "ಕುಳಿರ್ಗದಿರ್‌'? ನೋ. 

ಕುಳಿರ್ಗದಿರ್ವಕ್ಕಿ (ನಾ). ಚಂದ್ರಕಿರಣವನ್ನೇ ಆಹಾರವಾಗುಳ್ಳ 
ಹಕ್ಕಿ; ಚಕೋರಪಕ್ಷಿ: ಕುಳಿರ್ಗದಿರ್ವಕ್ಕಿಯ ಕುಸುಮಾಹಾರಿಯ 
ಪೊಳೆವೆಳಮಾನ ಕರಿಯ ಹಕ್ಕಿಯವೋಲ್‌' ಲಲಿತಾಂಗಿಯ ಕಣ್ಗಳ 
ನಗಿದುವು ಭೂವರಕುಲಚಂದ್ರ ಮನ (ಜಯಕಾ. ೫-೫೮). 

[ಕುಳಿರ್ಗದಿರ್‌ + ಪಕ್ರಿ 1) 

ಕುಳಿರ್ಗಯ್‌ "ಕುಳಿರ್ಗೆಯ್‌' ನೋ. 

ಕುಳಿರ್ಗಯ್ಯ "ಕುಳರ್ಗೆಯ್ಯ' ನೋ. 

ಕುಳಿರ್ಗಯ! ಹಚ್ಚ (ನಾ). ತ ನನ್ನು (ತಲೆಯಲ್ಲಿ) ಆಭರಣವಾಗಿ 
ಧರಿಸಿದವನು ; *ಶಿಭೂಷಣ; ಶಿವ್‌ ಕುಳಿರ್ಗಯ್ಯಹಚ್ಚನ ಮೇಲೆ 
ನೋವುತಂ ಪ್ರಭುದೇವ ಬಸವನೊಳು ಮಗುಳ್ನೆಂದನು.(ಪ್ರಥುಪು. ೪-೯). 

[ಕುಳಿರ್ಗಯ್ಯ (ಆ ಕುಳಿರ್ಗೆಯ್ಯ) * ಹಚ್ಚ (೮ ಪಚ್ಚ್ಯ)) | 

ಕುಳಿರ್ಗಲ್‌, ಕುಳಿರ್ಗಲ್ಲು (ನಾ). ಕಾಡ ಕಲ್ಲು; ಚಂದ್ರಕಾಂತ 35 
ಶಿಲೆ: “ಚಂದ್ರಗಲ್‌ ಕುಳಿರ್ಗಲ್ಲಿನಲೊಸರ್ಗಲ್‌ * (ಚತುನಿ. ೧೧೦) ; 
ಕುಳಿರ್ಗಲ್ಲ ಪ್ರತೃಿಳಿಯಂತೆ ಕರಗುತ (ಪದ್ಮರಾ. ೭-೩೧); ಕುಳಿರ್ಗಲ್ಲ 
ಭದ್ರಭವನಂಗಳಾ ಶೃಂಗಾರವನದೊಳತಿ ಶೊ (ಭಿಸುತಿರೆ (ಸೌಂದಪು. 
೧೦-೧೬). ಕುಳಿರ್ಗಲ್ಲು; ಕುಳಿರ್ಗಲ್ಲಿನ ನುಣ್ಗಳಸದ ಮೇಲುಆದ 
ಳವಡಿಸಿದ ಕೆಂಬರಲಿನ ಪೊಳೆಪು (ಉದ್ಭದೇ ೨-೪೦); ಆಂಗನೆಯರ |40 
ಪಾದದರುಣ ಮರೀಚಿ ಬೆಡಂಗುವಡೆದ ಕುಳಿರ್ಗಲ್ಲಾ (ವರ್ಧಚ. ೧-೩೨). 

[ಕುಳಿರ್ಕ್‌ + ಕಲ್‌,] 
ಕುಳಿರ್ಗಲ್ಲಅತಿ (ನಾ). - ಕುಳಿರ್ಗಲ್‌: ಏಜುಂ'ಜವ್ವನೆಯರಾದ 


5 


10 


20 


೧೯೯೦ 


ಕುಳಿರ್ಮಸಗು 


ಕುಳಿರ್ಗಾಳಿ (ನಾ). ತಣ್ಣನೆಯ ಗಾಳಿ; ಶೀತಮಾರುತ: ಕುಳಿರ್ಗಾಳಿ 
ಬೆಳರ್ಗೆಂಪು (ಶಮದ. ೪೩ ಪ್ರಯೋ); ತಡೆತಡೆದುಂ ಕುಳಿರ್ಗಾಳಿ ಸುಖಿ 
ಯಲ್ಲೊಡಂಗೆ (ರಾಮಾಶ್ಚ. ೨೬-೩೦). [ಕುಳಿರ್‌, *- ಗಾಳಿ] 

ಕುಳಿರ್ಗೆಯ್‌, ಕುಳಿರ್ಗಯ್‌ (ನಾ). ತಂಪಾದ ಕಿರಣ; ಚಂದ್ರ 
ಕಿರಣ, "ಕುಳಿರ್ಗೆಯ್ಯ' ಪರಾ. ಕುಳಿರ್ಗಯ್‌, "ಕುಳಿರ್ಗಯ್ಯ 
ಹಚ್ಚ? ಪರಾ. [ಕುಳಿರ್ಕ್‌ * ಕೆಯ್ಯ] 


ಕುಳಿರ್ಗೆಯ್ಯ, 'ಕುಳಿರ್ಗಯ್ಯ (ನಾ). ತಂಪಾದ ಕಿರಣಗಳುಳ್ಳವನು; 


ಚಂದ್ರ: *ಚಂದ್ರಗ (ಚತುನಿ. ಕಿ. ೧೧೫೫). ಕುಳಿರ್ಗಯ್ಯ : 
"ಕುಳಿರ್ಗಯ್ಯಹಚ್ಚ' ಪರಾ. [ಕುಳಿರ್ಗೆಯ್‌ + -ಆ,] 
ಕುಳಿರ್ಗೊಳ್‌, ಕುಳಿರ್ಕೊಳ್‌ (ಕ್ರಿ). ೧. ತಂಪು ಹಿಡಿ; ತಣ್ಣಗಿರು: 
ಮಳೆಯೆಂದು ಹೆಚ್ಚದೆ ಗಿ ಗ್ರೀಷ್ಮವೆಂದಳಿಯದೆ ಜಲಚರಗಳಿಗಿಂಬಾಗೊಡದೆ 
ಥಳಿಥಳಿಸುತ ಕನ್ನಡಿಯಂತೆ Wiech ಕೊಳನು (ನಾಗಕು. 
೧-೩೨), ೨, ಸಂತೋಷಪಡು; ಉಲ್ಲಾಸವನ್ನು ಪಡೆ; ತೃಪ್ತಿ 
ಹೊಂದು. "ಕುಳಿರ್ಗೊಳಿಸು' ಪರಾ. ಕುಳಿರ್ಕೊಳ್‌ : ೧. ಖಾಸಿ 
ತಪ್ತಮಾತಪದಿನೆಂದು ಕುಳಿರ್ಕೊಳುತಿರ್ಪ ಪಾಂಡುಪದ್ಮಾಸನಮಂ ಪದಕ್ಕೆ 
ಧವಳಾತಪವಾರಣಂ ಶಿರಕ್ಕರಣ್ಯಾನಿತದೇವತಾಪ್ರತತಿ ತಾಂ ಸಮಕಟ್ಟ 
ದುದು (ಚಂದ್ರಪು. ೧೪-೧೬). ೨. ತತ್ತ್ವಚಿಂತೆಕೈ ಮಿಗೆ ಹೃದಯಂ ಕುಳಿ 
ರ್ಕೊಳುತಮಿರ್ದುದಿದೇಂ ಧೃತಿಯೋ ಮೃಗೇಂದ್ರನಾ (ವರ್ಧಪು.೧೨-೩೫). 
[ಕುಳಿರ್ಕ್‌ + ಕೊಳ್ಳ) 
ಕುಳಿರ್ಗೊಳೆ (ನಾ). ತಂಪಾದ ಕೊಳ; ತಣ್ಣಗಿರುವ ನೀರನ್ನುಳ್ಳ 
ಸರೋವರ : ಮಗಮಗಿಪಲರ್ಗಳ ಕುಳಿರ್ಗೊಳನಿಂ ... ಆ ಬನವೆಸೆಗುಂ 
(ಉದ್ಭದೇ. ೨-೩೦). [ಕುಳಿರ್ಕ್‌ + ಕೊಳ್ಳ] 
ಕುಳಿರ್ಗೊಳಿಸು, ಕುಳಿರ್ಕೊಳಿಸು (ಕ್ರಿ). ೧. ತಣ್ಣಗೆ ಮಾಡು; ಶೈತ್ಯ 
ಗೊಳಿಸು. ೨. ಸಂತಸವುಂಟುಮಾಡು ; ತ ಪ್ರಿ ಪಡಿಸು: ಪೊಳೆವ 
ಮಣಿಕಿರೀಟಿಂ ಭೂರಿತೇಜೋಲಲಾಟಿಂ ERS 
ಕೊಂಕಿದೊಳ್ಬುರ್ಬಿನಾಟಂ (ಚಿಕವಿ. ೩-೮೭). ಕುಳಿರ್ಕೊಳಿ ಸು. 
೧, ೨: ನೆನೆದರುಮಂ ಕುಳಿರ್ಕೊಳಿಪ ಪೂಗೊಳನಂ ಸೆಜಕಿಗೆಯ್ದ ನಲ್ಲಳಂ 
(ವರ್ಧಪು. ೪-೭೪). [ಕುಳಿರ್ಗೊಳ್‌ + - ಇಸ್ಕು) 
ಕುಳಿರ್ಚಳಿ (ನಾ). ಕೊರೆಯುವ ಚಳಿ; ಅತಿ ಶೀತ: ಭತ 
ತಾಂ ಛಾಯೆಛಾಯೆಗಳಾಗಿ ರಾಹುವೊಲಲೆದತ್ತು ಕುಳಿರ್ಕೈಳಿಗಳಂ ಸುಯ್ದು 
(ಶ್ರೀರಾಮಾ. ೨೬೪-೩೭). (ಕುಳಿರ್‌ + ಚಳ್ಳಿ) 
ಕುಳಿರ್ದಿಂಗಳ್‌ (ನಾ). ೧. ತಣ್ಣಗಿರುವ ತಿಂಗಳು; ಶೀತಲ ಚಂದ್ರ ; 
೨. ತಣ್ಣಗಿನ ಬೆಳ್ತಿಂಗಳು: ನೀಲ್ಡು ಕಟಯಿಂ ಖಣಿಲ್‌ ಖಣಿಲೆಂದು 
ಕರ್ಕರಸ್ತನಂಗೆಯ್ದು ದಾಭೀಳದೀರ್ಫಖಡ್ನ , ಕಡಿವೋಲ್‌ ಕುಳಿ 
ರ್ದಿಂಗಳಾ ಚಳ್ನಿಮೌನವಂಂ (ಶ್ರೀರಾಮಾ, ೪೬೪-೫೦೯). 
[ಕುಳಿ್‌, * ತಿಂಗಳ್‌] 
ಕುಳಿರ್ನೋಟ (ನಾ). ತಂಪನ್ನು ಬೀರುವ ನೋಟ: ಕರುಣಾಮೃ 
ತಾಬ್ಕಿ ಕಲ್ಲೋಲಂಗಳಂ ಪೋಲ್ವ ಕುಳಿರ್ನೋಟಮಂಂ (ಚಿಕವಂ. ೧೧೯). 
[ಕುಳಿ೦ * ನೋಟ) 
ಕುಳಿರ್ಪನಿ "ಕುಳಿರ್ವನಿ' ನೋ. 
ಕುಳಿರ್ಸಾಲು (ಕ್ರಿ). ಚಳಿ ಹಾರಿಹೋಗು ; ಶೀತ ಮಾಯವಾಗು : 
ಅಳ್ಳೆರ್ದೆ ಪವ್ವನೆ ಪಾಜಕಿ ಕುಳಿರ್ಪಾಜಕೆ (ಜಗವಿ ೧೭-೬೧). 
[ಕುಳಿರ + ಪಾಲ] 


ಗೋಹಪಿಯರ್ಕುಳಿಗಣ್ಲ್ಣಆಕಯ ಮೇಲೆ (ಪದ್ಮರಾ. ೮-೧೫). 
[ಕುಳಿರ್ಗಲ್‌ + ಅಜಕ್ಕಿ] 
ಕುಳಿರ್ಗಲ್ಲು "ಕುಳಿರ್ಗಲ್‌' ನೋ. | 


ಕುಳಿರ್ಮಸಗು (ಕ್ರಿ). ತಂಪು ಉಂಟಾಗು; ಶೀತಲವಾಗು : ಬಳಲಿಕೆ 
ಪಿಂಗುವಂತೆ ನಿನಗಾಂ ನಳಿನೀದಳ ತಾಳವೃಂದದಿಂ ಸುಳಿಯಿಸೆನೇಂ ಕುಳಿ 


45 
| ರ್ಮಸಪ ತಂಬೆಲರಂ (ಶಾಕುಂಶ. ೪೧-೭೨). [ಕುಳಿರ + ಮಸಗ್ಳು] 


ಕುಳಿರ್ಮೆ 


ಕುಳಿರ್ಮೆ (ನಾ). ೧. ತಂಪು; ಶೈತ್ಯ. ೨. ದಯೆ; ಕರುಣೆ; 
ಸ್ನೇಹ. ೧, ೨: ಜಳಧಿಗಳೊಂದನೆ ಸೇರಿಯುಮೇಯಿಸದೊಂಡೊಡಲ 
ಬೇಗೆಯಾ ಘನಮಹಿಮಂ ಕೆಳೆಗೊಂಡು ವರ್ತಿಸಲ್‌ ಮಜುಗಲಾಗೆಯೊಳ 
ಜಕಿಗುಂ ಕುಳಿರ್ಮೆ ಸಾಧಾರಣನೇ (ವಸ್ತವಂ. ೫೧). 

[ಕುಳಿರ್‌ + -ಮ್ಮೆ. 1 ತಮಿ. ಕುಳಿರ್ಮೈ] 5 

ಕುಳಿರ್ವನಿ, ಕುಳಿರ್ಪನಿ (ನಾ). ೧. ತಂಪಾದ ನೀರಿನ ಹನಿ, 
—ಜಲಬಿಂದು: ಕುಳಿರ್ವನಿಗಳಿಡಿದು ಕಣ್ಗೊಳಿಪ ಶಶದಂಬುಜದಂತೆ 
ಬೆಮರ್ವನಿಗಳ* ತೀವಿ ನೋಳ್ಪರ ನೋಟಕ್ಕೆ ಸಫಲವಂಗೈವ ಕೃಷ್ಣನ. 
ವದನಮನವಲೋಕಿಸರಮ್ಮ (ಕಗವಿ. ೭೮ ವಿಸ್ಣುಪು). ಕುಳಿರ್ಪನಿ: 
೨. ಮಂಜಿನ ಹನಿ; ಹಿಮಬಿಂದು: ಬಿಲ್ಲೆತ್ತರದ ಕರೆಡವುಲ್‌ ಬಿತ್ತರದ |10 
ಬಯಲ್‌ ಮಿಳಿರ್ದತ್ತು ಕುಳಿರ್ಚನಿಗಳಿಂದೆ, ತುರುಗೆಮೆಗಳಂ `ಪೋಲ್ಡು 
(ಶ್ರೀರಾಮಾ. ೨೬೮-೧೩೮). [ಕುಳಿರ್ಕ್‌ 4 ಪನ್ಮಿ) 


ಕುಳಿರ್ವನೆ (ನಾ). ತಂಪಾದ ಮನೆ; ಶೈತ್ಯಾಲಯ: *ಕೈತ್ಯಾ 
ಲಯಂ ಕುಳಿರ್ವನೆಯೆನಿಕ್ಳು* (ಕಬ್ಬ ಕೈ. ೨೨). 
(ಕುಳಿರ್ಕ್‌ 4 ಮನೆ) [15 
ಕುಳಿರ್ವಳ್ಳ (ನಾ). ತಣ್ಣನೆಯ ಹಳ್ಳ; ಶೀತಲ ನದಿ: 


ಬೇಗೆಯ ಬೆಂಕೆಗಳ್ಳಿ ಕುಳಿರ್ವಳ್ಳೆ ದೊಳಿರ್ದ ಮುದುಂಕಿಯೊಪ್ಪಿದಳ್‌ 
(ದಶಕು. ೨-೧೨೭ [ಕುಳಿರ್ಕ್‌ + ಪಳ್ಳ) 
ಕುಳಿರ್ನೆಟ್ಟಿಜುಗಿ (ನಾ). ಹಿಮವಂತನ ಮಗಳು; ಪಾರ್ವತಿ: 
*ಕುಳಿರ್ನೆಟ್ಟಿಣುಗಿಯೆನಲ್ಳುಮೆ * (ಚತುನಿ. ೧೧೩); *ಕುಳಿರ್ವೆಟ್ಟಣುಗಿ 
ಪಾರ್ವತಿಗೆ ನಾಮಮಕ್ಕುಂ * (ಕಶರ. ೨೫); ಸಂಭ್ರಮದೆ ಕುಳಿರ್ವೆಟ್ಟಿಣುಗಿ 
ಯೊಡನೆ ಪಸೆನಿಂದು (ಭಾವಚಿಂ. ೯-೫೭). 
[ಕುಳಿರ್ವೆಟ್ಟು * ಅಣುಗಿ (ಆ ಆಣುಂಗಿ)) 
ಕುಳಿರ್ವೆಟ್ಟು, ಕುಳಿರುವೆಟ್ಟು (ನಾ). ಹಿಮಗಿರಿ; ಹಿಮಾಲಯ 
ಪರ್ವತ: *ಕುಳಿರ್ವೆಟ್ಟಿನೆ ಹಿಮಾದ್ರಿಯಕ್ಕುಂ? (ಕವಿಕಂ. ೪೯); 
ಶಿವನು . . . ಕುಳಿರ್ವೆಟ್ಟಿ ನಾತ್ಮಭವೆವೆರಸಿ ಸಕ ಲ ಪ್ರಮಥಕುಳವೆರಸಿ 
ಬಿನದದಿಂದಿರಲು (ಸೌಂದಪು. ಆ-೨೫); ಮಾರಾರಿಯುರಿಲಿಂಗವಾಗಿ 
ಕುಳಿರ್ವೆಟ್ಟಿನ ಕುಮಾರಿಯೆಡನರ್ಧನಾರೀಶತ್ವದಿಂದೊಳಗೆ ರಾರಾಜಿಸುತ್ತ 
ಕುಳಿರ್ವೆಟ್ಟು ಮುನ್ನೀರ್ಗಟ್ಟಿಯ ನಡುವಣ ಇಳೆ | 
ಯಾಣ್ಮರು ಬೇಗದಿಂದ ತಳರ್ದರೋಲಗಕೆ (ಕುರಾಸಾಂ. ೧೮-೩೦). 
ಕುಳಿರುವೆಟ್ಟು : ಕುಳಿರುನೆಟ್ಟಿನ ಕುವರಿಯ ಶ್ರೀಪದೆಯುಗನಳಿನ 
ಸುಗಂಧ (ಮೋಹತ. ೭-೪೬); ಕುಳಿರುವೆಟ್ಟಿನ ಸುತ ಜಲನಿಧಿಯೊಳು 
ಮುಳುಗಿಹನು (ಕಂನವಿ. ೧೩-೯). [ಕುಳಿರ್ಕ್‌ + ಬೆಟ್ಟು] 
ಕುಳಿರ್ವೆಟ್ಟುಮಗಳು (ನಾ). ಹಿಮವಂತನ ಮಗಳು; ಪಾರ್ವತಿ: _ 
ಕುಳಿರ್ವೆಟ್ಟುಮಗಳ ತನುಕಾಂತಿ ಜಲದೊಳ್‌ ಮಿಂದು (ಪದ್ಮರಾ. ೧-೩೨); 
ಕುಳಿರ್ವೆಟ್ಟುಮಗಳುನೆರಸೆಳಸುವ  ಮಜದಿಂಗಳೆಹಚ್ಚಂ ಹೆಮ್ಮೆಯ 
ಸಮ್ಮಂಗುಡಿಗೆಮಗೆ (ಉದ್ಭದೇ. ೭-೩). 
[ಕುಳಿರ್ವೆಟ್ಟು + ಮಗಳು (ಆ ಮಗಳ್‌)) 
ಕುಳಿರೆಟ್ಟಿೆಯ (ನಾ). ಹಿಮಪರ್ವತದ ಒಡೆಯ; ಹಿಮ 
ವಂತ: (ಕ). 
ಕುಳಿರ್ವೆಟ್ಟಿಜಿಯನಣುಗಿ ಎ ಹಿಮವಂತನ ಮಗಳು; ಪಾರ್ವತಿ: 
“ಉಮೆ ಕುಳಿರ್ವೆಟ್ಟಿಅಕಿಯನಣುಗಿ* (ಚತುನಿ. ೧೧೩). 
[ಕುಳಿರ್ವೆಟ್ಟು + ಎಜಕಿಯ] 
ಕುಳಿರ್ನೆರಸು (ಕ್ರಿ). ಶೀತದಿಂದ ಕೂಡಿರು; ತಣ್ಣಗಿರು: ಬ 
ಬಟ್ಟಿಯೊಳೆಲ್ಲಿಯುಂ ಕುಳಿರ್ವೆರಸಿದಜವಟ್ಟಗೆಯ ಸದೆನಂಗಳಿಂ 
(ಜೈಮಿಭಾ, ೩-೯). [ಕುಳಿರ್ಕ್‌ + ಬೆರಸು] | 


20 


25 


(ಭಾವಚಿಂ. ೩-೧೫); 


85 


ಟ್ಟಿ | 
ದೆ|; 


೧೯೯೧ 


ಕುಳೀರಮಂದಿರೆ 


ಕುಳಿರ್ನೆಳೆಗೆ (ನಾ). ತಂಪು ಬೆಳಕನ್ನುಳ್ಳವನು; ಚಂದ್ರ: 
“ಡೊನ್ನೊಡಲಂ , . . ಕುಳಿರ್ವೆಳಗಂ . . , ಕಟ್ಲಲೆವಣಿ, ತಿಂಗಳ್‌ 
-ಈ ೨೦ ಚಂದ್ರನ ಪೆಸರ್‌* (ಕಶಸಾ. ೩-೨೩); *ಕುಳಿರ್ವೆಳಗನು 
ಮಾಲಿನೆಳಗನುಜಕ ತಾಂ ನೆಯ್ದಿಲ್ಗೆಳೆಯ. .. ಚಂದಂ? (ಕವಿಕಂ. ೪೩). 
[ಕುಳಿರ್‌ + ಬೆಳಗು + -ಆ,] 
ಕುಳಿಲ್‌ (ನಾ). ಮರಗಳ ಮೇಲೆ ನೆಗೆದಾಡುವ ಆಟಿ; ಮರಕೋತಿ 
ಆಟಿ: “ಕು [ಪಾಳಾಂ. ಕ]ಳಿಲೆಂದು ಮರವಾಯ್ದು ಬಿನದಿಪುದು*(ಕರಸಾ. 
೨೭-೫೫೬) ; ಪಾಜುಂಬಳೆ ಮರಗೆರಸಿ ಕುಳಿಲ್ಲೆಂಡು ಬಟ್ಟು ಕ೮೨ಕಲ್ಲು. . . 
ಇವನಾ ಮುರಹರೆನಲ್ಲಲ್ಲಿಗಾಡುತುಂಬರಲ್‌ (ಜಗವಿ. ೪-೪೪). [1] 
ಕುಳಿವುಗು "ಕುಲೀವೊಗು' ನೋ. 
ಕುಳಿಶ "ಕುಲಿಶ' ನೋ. 
ಕುಳಿಶಧರ "ಕುಲಿಶಧರ' ನೋ. 
ಕುಳಿಶಾಗಾರ (ನಾ). ೧. ವಜ್ರದಿಂದ ನಿರ್ಮಿತವಾದ ಮನೆ. 
೨. (ಆಲಂ) (ವಜ್ರದಮನೆಯಂತೆ) ಬಲವಾದ ರಕ್ಷೆಯನ್ನು 
ಕೊಡುವವನು; ಒಂದು ಬಿರುದು : ಎರೆದ ಮನುಜಂಗೆ ಸುರ 
ಭೂಮಿರುಹಂ ಶರಣೆಂದವಂಗೆ ಕುಳಿಶಾಗಾರಂ ... ಧುರದೊಳು ಪೊಣ 
ರ್ದ್ಹಂಗೆ ಮಿತ್ತು ಿನಯಾದಿತ್ಯಂ (ಎಕ. ೪, ಡನ್ನರಾ. ೧೪೮-೧೧ ; 1094). 
[ಕುಳಿಶ (ಜ ಕುಲಿಶ) + ಆಗಾರ] 
ಕುಳಿಶಾಯುಧ "ಕುಲಿಶಾಯುಧ' ನೋ 
ಕುಳಿಶಾಶ್ಮ (ನಾ). ವಜ್ರದ ಕಲ್ಲು; ವಜ್ರಶಿಲೆ: ಇದಜ ಕುಂಜೋಪಾಂತಂ 
ಥಳಥಳಿಸಿ ಬೆಳಗೆ ಕುಳಿಶಾಶ್ಮಂಗಳ್‌ (ಶಾಂತಿಪು. ೨-೧೧೫). 
[ಕುಳಿಶ (ಎ ಕುಲಿಶ) + ಅಶ್ಮ] 
ಕುಳಿಶಾಸ್ತ್ರ "ಕುಲಿಶಾಸ್ತ್ರ' ನೋ. 
ಕುಳಿಶಿ “ಕುಲಿಶಿ' ನೋ. 
ಕುಳಿಸ (ನಾ). ೧. ನವರತ್ನಗಳಲ್ಲಿ ಒಂದು; ವಜ್ರ: ಮುತ್ತು ಪಚ್ಚೆ 
ವರಲ್ಗಳುಂ ಕುಳಿಸಮುಂ ಮುಂತಾಗಿ ಕುಂದಿಲ್ಲದೊಂಬತ್ತುಂ ರನ್ನದ 
ನುಣ್ಣದಿರ್‌ (ಕಬ್ಬಿ ಕಾ. ೩೬); ಚಳಿಸದಿರೆ ದಿಟ್ಟಿಯೊಳು ಚಿತ್ತವು 
ಕುಳಿಸದಂಕುಶ ಕುಂಭದೊಳು ಮಾರ್ಪೊಳೆಯೆ ನಭದಿಂದವನಿಗಿಳಿತಂದುದು 
ದಿವಿಜಗಜವು (ಸಾಳ್ವಭಾ. ೨೧-೨೦). ೨. ಇಂದ್ರನ ವಜ್ರಾಯುಧ : 
*ಕುಳಿಸ- ಕುಲಿಶ - ವಜ್ರಾಯುಧ? (ತದ್ಭೃಕೋ. ೮) ; ಬೆಟ್ಟುವಗೆಯಂ 
ಸಗೆಯಿನಿಟ್ಟ ಕುಳಿಸದ ಕಡಿಕಂಡದಂತೊಪ್ಪುವಚ್ಚವಳಿಕಿನ ಗಂಡಶೈಲದಿಂ 
(ರಾಮಾಶ್ವ. ೭೨-೨೩). [ಆ ಸಂ. ಕುಲಿಶ] 
ಕುಳಿಸಿ (ನಾ). ವಜ್ರಾಯುಧವನ್ನು ಧರಿಸಿದವನು; ಇಂದ್ರ: 
*ಬಿಡೌಜಂ ಕುಳಿಸಿ * (ಕರ್ಣಾನಿ, ೪೮); ಕುಳಿಸಿಯ ಜಯಂತನ ವಿಳಾಸಮು 
ಮನಿಳಿಕೆಯ್ದು (ಕುಸುಮಾ. ೭-೧೩೩ ೮). (ಸೆಂ. ಕುಲಿಶಿನ್‌] 
ಕುಳಿಹೋಗು (ಕ್ರಿ). ತಗ್ಗುಬೀಳು; ಹಳ್ಳವಾಗು : ಕುಳ್ಳಿರೆಂದರೆ ನೆಲ 
ಕುಳಿಹೋಹುದೆ (ಬಸವ. ೨೪೧). 
[ಕುಳ್ಳಿ (£ ಕುಟ್ಕಾ) * ಹೋಗು (೮ ಶೋಗ್ಳು) 
ಕುಳೀನ "ಕುಲೀನ' ನೋ. 


4; ಕುಳೀರ "ಕುಲೀರ? ನೋ. 


ಕುಳೀರಕ (ನಾ). [ನಾಟ್ಯ] ಮೂವತ್ತೈದು ಬಗೆಯ ದೇಶಿಯ 

ಭೌಮಚಾರಿಗಳಲ್ಲೊಂದು : ಉರುತರ ಕುಳೀರಕಂ ಕಾತರ 
ವಿಶ್ಲಿಸ್ಪಾಖ್ಯ ಪಾರ್ಹ್ಹಿರೇಚಿತಕಂಗಳ್‌ (ಲಾಸ್ಕರಂ. ೬-೯). [ಸಂ.] 

| ಕುಳೀರಮಂದಿರ (ನಾ). [ಜ್ಯೋತಿ] ಕರ್ಕಾಟಕ ರಾಶಿ: ನಿಲೆ 

* ೬ ಕುಳೀರೆಮಂದಿರಡೊಳ್‌ ಅರ್ಥಯುತಂ ವಿಕಲೇಕ್ಷಣಂ 


ಯ ೧೩-೧೯). (ಕುಳೀರ (ಐಳುಲೀರ) 4 ಮಂದಿರ] 


ಕುಳೀರಸಂಭವ 


ಕುಳೀರಸಂಭವ (ನಾ). [ಜ್ಯೋತಿ] ಕರ್ಕಾಟಕ ರಾಶಿಯಲ್ಲಿ ಜನಿಸಿ 
ದವನು: ನನಜಲಿಕೇಳಿಯರ್ಥಿಯೊಡೆಯಂ . . . ಕುಬ್ಬಶರೀರಿ ಕುಳೀರ 
ಸಂಭವಂ (ಜಾತತಿ. ೧೭-೪). (ಕುಳೀರ (ಬ ಕುಲೀರ) * ಸಂಭವ) 

ಕುಳು "ಕುಳ್ಳ ನೋ. 

ಕುಳುಂಪೆ (ನಾ). ನೀರು ನಿಂತಿರುವ ಗುಂಡಿ; ಕುಂಟಿ: ಜಳರಾಸಿ 
ಯಿಕೆ ಕುಳುಂಪೆಯ ನೀರಂ ಎಜಕಿವ (ಆದಿಪು. ೯-೧೦೮) ; ಅನೆಮೆಟ್ಟದ 
ಕುಳುಂಪೆಯ ನೀರಂತೆ ದೆಸೆದೆಸೆಗೆ ಸೂಸುವನ್ನೆ ಗೆಂ( ಸಂಪಭಾ.೧೧-೧೩೬ವ); 
ತಿಳಿಪುದುಮಾ ಕದಡುವುದುಂ ಕುಳುಂಪೆಯೊಳ್‌ ನೆಗಲ್ಲು ಮುದಧಿಯೊಳ್‌ 
ನೆಗಟ್ಕ ಪುದೇ (ಶಾಂತಿಪು. ೧೧-೯೫) , ದಟ್ಟ ಕಾಡಿನ ನಡುವೆ. ಒಂದು 
ಕುಳುಂಪೆಯ ಪಕ್ಕದ ಹೊದರಿನಲ್ಲಿ (ಮುಲೆಮ. ೩೧೬). 

ಕ [ದೇ. ॥ ತಮಿ. ಕುಟುಮ್ಬು) 

ಕುಳುಂಪೆಗೊಳ್‌ (ಕ್ರಿ). ಕೆಸರುಗಟ್ಟು; ಗುಂಡಿಯಂಶಾಗು: 

ಕುಂಜರ ಗುರುಕುಂಭಮಂಡಳದಿನಲ್ಲುಗು ತಂದು ಕುಳುಂಪೆಗೊಂಡ 


ನೆತ್ತರ ಪೊಸವಜ್ಜೆಯೊಳ್‌ ಕೆದಜಿ ಕಣ್ಣೆಸೆದಿರ್ದುವು, ., ಕೇಸರಿಯ |. 


ಬೀರದ ಬಿತ್ತುಗಳಂತೆ ಮುತ್ತುಗಳ್‌ (ಮಲ್ಲಿಪು. ೧೦-೯೫). 
[ಕುಳುಂಪೆ + ಕೊಳ್ಳ) 

ಕುಳುಗಿಡಿ (ನಾ). ಉರಿಯುತ್ತಿರುವ ಕಿಡಿ; ತೀಕ್ಷ್ಣವಾದ 
ಕೆಡಿ (7): ಉಗುಳಿದವು ಕುಳು [ಪಾಕಾಂ. ಳಿ)ಗಿಡಿಗಳನು ಕೈದುಗಳು 
(ಕುವ್ಯಾಸ. ೧೫-೪೧) ; ಕುಳುಗಿಡಿಗಳಗ್ನಿಜನ ಮುಷ್ಟಿಯ ಬಳಿಯಲವ 
ತರಿಸಿದವೊ ಪೇಳೆನಲೊಲೆದು ತಿವಿದನು ತೀವ್ರಹತಿಯಲಿ ರಿಪುಚ 
ಮೂಪತಿಯೆ (ತೊರರಾ. ೬-೧೯-೫೭). [ಕುಳ್ಳು + ಕಡಿ] 

ಕುಳುತ್ತ (ನಾ). ಒಂದು ಬಗೆಯ ದ್ವಿದಳಧಾನ್ಯ; ಹುರುಳಿ: 
“ಕುಳುತ್ಕಂ ಮ ಹುರುಳಿ* (ಕಾಶಕೃ. ೧೪೭); ನೀವಾರತಿಳತಳ ಮಸೂರಿಕಾ 
ಕುಳುತ್ತ್ತ ಮುದ್ಧ ಮಾಷ... ಜೀರಕಧಾನ್ಯಕಾದಿ ವಿವಿಧ ಧಾನ್ಯ 
ಭೇದಂಗಳುಂ (ಆದಿಪು. ೬-೭೨ ವ). 

[ಆ ಸಂ. ಕುಲತ್ಸ] 

ಕುಳುತ್ಸ ಕ (ನಾ). = ಕುಳುತ್ನ : “ಕುಳುತ್ಮಕಂ ಕೊಳ್ಳು? 
(ವಸ್ತುಕೋ. ೯೫-೧೮). (ಆ ಸಂ. ಕುಲತ್ತೆಕ] 

ಕುಳುಪು (ನಾ). ತುಂಡು; ಶಕೆಲ; ಖಂಡ (?): ಸರಸಿಜಭವ 
ಚಂದ್ರ ಸೂರ್ಯ ನಕ್ಷತ್ರವ ಎರೆಕದಿ ನಿರ್ಮಿಸಿ ಮಿಕ್ಕ ಮೆಜಕಿವ 
ಕುಳುಪುಗಳೀ ಗಿರಿಯೊಳೊಬ್ಬ ದನೆನೆ ತರಣೇಂದುಕಾಂತವಲ್ಲಿಹುದು 
(ಜ್ಞಾನಡ. ೧೦-೧೧೪). (2) 

ಕುಳುವೆ "ಕುಳಿಮೆ' ನೋ. 

ಕುಳುಮೆಕಾರ್ತಿ (ನಾ). “ಗರ್ಭಿಣಿ” (ಹುಲಿಹಾ. ಕೋಶ): ತಂಗವ್ವ 
ನಿಗೆ ಪೂವಿ ಕುಳುಮೆಕಾರ್ತಿ ಎಂಬ ಸಂಗೆತಿ ತಿಳಿಯಿತು ( ಹುಲಿಹಾ. ೩೬೨). 

[ಕುಳುಮೆ ( ಕುಳಿಮೆ) ೬ -ಕಾರ್ತಿ] 

ಕುಳುರು (ಕ್ರಿ). ಸಂಚರಿಸು; ತಿರುಗಾಡು (1): “ಮೂರುಲೋಕದಿ 
ತನ್ನ ಮನದಿಚ್ಚೆ ಬಂದಂತೆ ಹಾರುತ್ತ ಕುಳುರುತ್ತಾರೆವನು ಮಾರೆನುಪದ್ರವ 
ಕಾಜುದೆ ಗಾರಾಗಿಯು ತೀರದ ದುಃಖವನೈ ದುವೆನು ( ಪೂಜ್ಯ ಚ. ೧೧-೮೪). 

(1) 

ಕುಳುವಾಡಿ "ಕುಲವಾಡಿ? ನೋ. 

ಕುಳುವಾರು "ಕುಳವಾರ್ಕು' ನೋ. 

ಕುಳೆ "ಕೂಳ್ಳೆ' ನೋ. 

ಕುಳ್ಳೆ (ನಾ). ಎತ್ತರವಿಲ್ಲದವನು; ಗಿಡ್ಡ; ಕುಬ್ಬ : ಅದೊಂದು ಕುಳ್ಳ 
ಆಸಾಮಿ (ಆಸಾಮಿ. ೯೫). ಕಳ್ಳನ ನಂಬಿದರೂ ಕುಳ್ಳನ ನಂಬಬಾರದು 
(ಗಾದೆ). [ಕುಳ್ಳು (ಆ ಕುಜಳ್‌) + -ಲ್ವ) 


೧೯೯.೨ 


ಕುಳ್ಳೆಡೆ 


ಕುಳ್ಳಕುಮ್ಮಟೆ (ನಾ). ಒಂದು ಬಗೆಯ ಆಟ; ಮರಕೋತಿ (?) : 
ಕುಳ್ಳಕುಮ್ಮಟಿಯಾಡುವೆವು ಮರದಲ್ಲಿ ಬಾರೆಂದೆಲ್ಲಕೊಂಡೆಡೆಯಲ್ಲಿ 
ಕೊಡಾಲೋಚಿಸುತಲೀ ಭೀಮ ಮೊದಲಾಗಿ (ಜಿನಭಾ. ೭-೯). 
[ಕುಳ್ಳ *- ಕುಮ್ಮಟ್ಟಿ (ಆ ಕುಂಪಟ)] 
5. ಕುಳ್ಳಾನಿ "ಕುಲಾಯ್ಕ' ನೋ. 
ಕುಳ್ಳಿ, (ನಾ). ಎತ್ತರವಿಲ್ಲದವಳು ; ಗಿಡ್ಡಿ; ಕುಬ್ಬೆ: ಬಂಜೆ ಕುಳ್ಳಿ 
ಕುಂಟಯಿವರುಗಳಂ ಕಂಡರೆ ಕಾರ್ಯನಾಶ (ಸೌಗಂಧಿ. ೫೮೫-೧೩೬). 
[ಕುಳ್ಳ + -ಇ್ಯ] ` 
ಕುಳ್ಳಿ (ನಾ). (ಬೆಲ್ಲದ) ಅಚ್ಚು: ಭಕ್ತನಾದಡೆ ಬ್ರಾಳೆಯ ಹಣ್ಣಿನಂತಿರ 
ಬೇಕು ಭಕ್ತನಾದಡೆ ಬೆಲ್ಲದ ಕುಳ್ಳಿ ಯಂತಿರಬೇಕು (ವಚಶಾ.1, ೧೯೩). [?) 
ಕುಳ್ಳಿರ್‌, ಕುಳಿರ್ಕ್‌, ಕುಳ್ಳಿರು (ಕ್ರಿ). ಕುಳಿತುಕೊಳ್ಳು; ಆಸೀನ 
ನಾಗು: ಕಿತ್ತಯ್ಯಂಗಳುಮಂ , . . ವಂದಿಸಿ ಭಟಾರರಲ್ಲಿಗೆ ವಂದು 
ಕುಳ್ಳಿರ್ದು (ವಡ್ಡಾರಾ. ೭೯-೧೭) ; ಮಣಿಮಯ ಹೇಮಾಸನದೊಳ್‌ 
ಕುಳ್ಳಿರ್ದನಂ ನೋಡಿ (ಸಂಪಭಾ. ೧೦-೫ ವ); ರುದ್ರಕನ್ನೆಯರೊಲಿದು 
ಸಿಂಗರಿಸಿ ಕುಳ್ಳಿ ರೆಲು (ಬಸರ. ೧-೧೩); ಅರಣ್ಯದಿದ್ರುಮಸಾನು ದೇಶ 
ಡೊಳು ಕುಳ್ಳಿರುತಂ (ಪುಣ್ಯಾ ಸ್ತ್ರ. '೬-೧೯) ; ಯುಯುತ್ಸು ಶಿಖಂಡಿ ಪ್ರತಿ 
ವಿಂದೈಕರು ಪಾರ್ಥನನುಪಚರಿಸಿ ಕುಳ್ಳಿರ್ದರಲ್ಲಲ್ಲಿ (ಕುವ್ಯಾಕ. ೧೬-೭). 
ಕುಳಿರ್ಕ್‌ : “ಕುಳಿರ್‌- ಯಜುಭೇದೇ (ಬಗ್ಗು, ಕುಳಿತುಕೊಳ್‌)ಜೈಮೇ 
ಚ (ಶೀತಲವಾಗು)” (ಶಮಧಾ); ಅಲ್ಲಿ ಕುಳಿತನು: ಮೆಲ್ಲನೆಯು ತನುವೆಲ್ಲ 
ಫುಲಕಿಸಲು (ಗಗತಾ. ೨-೨೨). ಕುಳ್ಳಿರು: ಧಾರುಣೇಪತಿ ಕುಳ್ಳಿರೈ 
ಸರಿವಾರ ಕುಳ್ಳಿರಿ (ಕುವ್ಯಾಗ. ೬-೧೩). 
ಕುಳ್ಳಿರಿಡಿಸು- ಕುಳಿತುಕೊಳ್ಳಲು ಆಸನವನ್ನು ಇಡುವಂತೆ 
ಮಾಡು, ಕುಳಿತುಕೊಳ್ಳಲು ಅಣಿಮಾಡು : ಬಂದುದುತ್ತಮವಾದು 
ದಿತ್ತ ಬಾ ದಕ್ಷಿಣಯೆಂದೊತ್ತಿನೊಳು ಕುಳ್ಳಿರಿಡಿಸಿ (ಭರಡ. ೪೭-೮೬). 
[ಕುಳ್‌ 4 ಇರ್‌] 
ಕುಳ್ಳಿರಿಸು, ಕುಳಿರಿಸ್ಕು (ಕ್ರಿ). ಕುಳಿತುಕೊಳ್ಳುವಂತೆ ಮಾಡು: 
ಕಾಲಂ ಕರ್ಚಿ ಭಟ್ಟಾರಕರ್ಗೆಜಗಿ ಕುಳ್ಳಿರಿಸಿ (ವಡ್ಡಾರಾ. ೭೮-೧೨ ವ); 
ಚೌಪಳಿಗೆಗಳೊಳ್‌ ಕುಳ್ಳಿರಿಸಿದರ್‌ (ಪಂಪಭಾ. ೨-೬೭); ಕುಳ್ಳಿರಿಸಿದನು 
ವಿನಯದಲಿ (ತೊರರಾ. ೪-೬-೨೪). ಕುಳಿರಿಸ್ಕು : ತೆಗೆದು ತಾ ಬಿಗಿಯಪ್ಪಿ 
ಕುಳಿರಿಸೆ (ಕೌಶಿರಾ. ೩೯-೨೩); ಬಳಿಬಂದರೆಲ್ಲರ ಕಂಡು ಚಕ್ಕಳದಲ್ಲಿ 
ಕುಳಿರಿಸಿ (ಭರಚ. ೩೯-೧೦೦). 
ಕುಳ್ಳಿರಿಸಿಕೊಳ್ಳು-ಕುಳಿತುಕೊಳ್ಳುವಂತೆ ಮಾಡು : ತರೆವಿಡಿದೆತ್ತಿ 
ತಕ್ಕೈಸಿ ತನ್ನಯ ತೊಡೆಯೊಳಗೆ ಕುಳ್ಳಿರಿಸಿಕೊಂಡು (ಕಂನವಿ. ೯-೧೯೨). 
[ಕುಳ್ಳಿರ್‌ 4 -ಇಸ್ಮು] 
ಕುಳ್ಳಿರು "ಕುಳ್ಳಿರ್‌? ನೋ. 
ಕುಳ್ಳು, "ಕುಳ್‌' ನೋ. 
ಕುಳ್ಳು "ಕುಟಳ್‌' ನೋ. 
ಕುಳ್ಳಿ (ನಾ). ಮಲದ ಕುಪ್ಪೆ, ಉಂಡೆ: ಇಬ್ಬರಿಗೂ ಪದ್ಧತಿಯಂತೆ 
ಬೈಗುಳದ ಒಂದು ಲಜಾಯವೆ ನಡೆದುಹೋಯ್ತು, ಅವಾಚ್ಯ - 
ಅಶ್ಲೀಲ ಭಾಷೆಯ ಕುಳ್ಳಿ ಗಳನ್ನೆ ಒಬ್ಬರ ಮೇಲೊಬ್ಬರು ಎಸೆದಾಡಿ 
(ಮಲೆಮ. ೪೫೦). [ಆ ಕುರುಳ್ಳ್‌?) 
ಕುಳ್ಳೆಡೆ (ನಾ). ಕುಳಿತುಕೊಳ್ಳುವ ಎಡೆ, ಜಾಗ; ಆಸನ: 
“ಕುಳಿತು ಕೊಳ್ಳುವುದಕ್ಕಾಗಿ ಮಾಡಿರುವ ಸಲಕರಣೆ, ಸ್ಥಳ (ಕುರ್ಚಿ, 
ಮಣೆ, ಮೊ. ವು) ; ಆಸನ, ಪೀಠ, ಕುಳ್ಳೆಡೆ ೫ (೩೮೩೬ ಇಂಕನಿ) ; ಕೆಂಪು 
ಮೋರೆಯ.ಚೆಮರಿಡಿದ ಹೆಂಗಸರಿಂದ ಕುಳ್ಳೆಡೆಗಳೆಲ್ಲ ಭರ್ತಿಯಾಗಿದ್ದುವು 
(ಪುನರು. ೪೫೪). [ಕುಳ್ಕ್‌ + ಎಡೈ) 


pS 
= 


15 


25 


$5 


45 


ಕುಅಳಾಲರಮನಾಳಿಯೆರ್‌ 


ಕುಅಕಾಲರಮನಾಳಿಯರ್‌ (ನಾ). ಒಬ್ಬಾತ ನ ಹೆಸರು (9): 
ಸ್ವಸ್ತಿ ಶ್ರೀ ಸಿಯಗೆಸ್ಸರಾಳ ಕುಜಕಾಲರಮನೂಳಿಯರ್‌ ರಣಾಲಿ ಅರಸ 
ರಲ್ಲಿನ್ಮುಳಿದು ಬನ್ನು (ಎಳ. ೩೪1, ತುಮಕೂ. ೯೪-೧; 780). ({2] 

ಕುಅವ "ಕುಜುವ' ನೋ. 

ಕುಅಳ್‌, ಕುಳ್ಳು (ನಾ). ೧. ಗಿಡ್ಡದಾಗಿರುವಿಕೆ; ಚಿಕ್ಕದಾಗಿರು 
ವಿಕೆ. ೨. ತಮಿಳು ಛಂದಸ್ಸಿನಲ್ಲಿರುವ ಎರಡು ಸಾಲಿನ ಒಂದು 
ಪದ್ಯು ಜಾತಿ: ಕುಜಳ್‌ ಎಂದರೆ ಚಿಕ್ಕದು ಎಂದರ್ಥ... ಅದೇ ಕುಜಳ" 
ಛಂದಸ್ಸಿನಲ್ಲಿ ಬರೆದೆ (ಕುಟಳ್‌. ೫11, ಪೀಠಿಕೆ). ಕುಳ್ಳು: ೧. ಆ ಹೆಣ್ನು 
ಗಂಡಿಗಿಂತ ತೀರ ಕುಳ್ಳು (ರೂಢಿ). [+ ತಮಿ. ಕುಜಳ್‌] 

ಕುಜ, ಕುರ್ಕ ಕುಲ್ಲು (ಕ್ರಿ). ಕುಟಕತು, ಕುರಿತು, ಕುುತ್ತು 
(ಭೂತನ್ಯೂ). ೧. ಗುರುತಿಸು; ಗುರುತುಮಾಡು: ಸ್ಮರನಂ 
ನೋಡಿದನೀತನೆ ಸಮುದ್ಯತ್ಕೋಪದಿಂ ದಕ್ಷನಧ್ವರಮಂ ಸುಟ್ಟ ವನೀತ 
ನೀತನೆ ಕುಜ [ಪಾಠಾಂ, ಜು] ತ್ತೈಯ್ತಂದು ನಿಂದಂಧಳಾಸುರನಂ ಮೆಟ್ಟಿ 
ದನು (ಸಂಪಾಶ. ೨೭). ೨. ಗಮನಿಸು; ಲಕ್ಷ್ಯ್ಯಕೊಡು: ಲಿಂಗವ 
ಕುಣಿಿತಲ್ಲಿ ಅಂಗವ ಕುಜಕಿಯಬಾರದು (ಮೋಳಿಮಾ. ೧೧೫-೪೫೩). 
೩. ಉದ್ದೇಶಿಸು; ಗುರಿಯಿಡು; ಆಲೋಚಿಸು: ಆ ನಾಡವರ್ಗಳ್‌ 
ಚದುರರ್‌ ನಿಜದಿಂ ಕುಣಿಕಿತೋದದೆಯುಂ ಕಾವ್ಯಪ್ರಯೋಗ ಪರಿಣತ 
ಮತಿಗಳ್‌ (ಕವಿರಾ. ೧-೩೮); ಈ ಕೆಜದಿತಿಹಾಸ ಕಥೆಯನೊನಿಸೆ 
ಕುಆಿತಂ (ಪಂಪಭಾ. ೧೪-೫೧) ; ಅನೇಕ ಪ್ರಕಾರ ಮಾಡುವ ಕಥೆ 
ಗಳಂ ಕುಆ೨ತು ದೃಷ್ಟಾಂತಂಗಳಂ si ಪೇಟ್ದಿು (ಸಂಚತಂ. ೧೩೧-೧); 
ಉದಕಂಗಳುದಧಿಯಂಶಗಳಿಂದು ಕುಜಕಿವಂತೆ ಮೊದಲು ತಾ ಶಿವನಂಶ 
ವೆಂದು (ಸತಿಲ್ಲ ೫-೨೧). ೪. ಲೇಪಿಸು; ಬಳಿ: ವರಚಂಡ ಭಾಸ್ಕರ 
ರಸಮೆಂಬುದೊಂದನೆಯುಆಕಿ ಮೃದುಕೋಷ್ಠದೊಡಲಿಗೆ ಕುಜಕಿಯಲಾ 
ಮಾಂತವಾಗಿಯೆ ವಿರೇಚಿಸುವುದು (ಸಾಳ್ವಸಾಂ. ೫). ಕುರಿ : ೨. ದೊಡ್ಡ 
ಚಾಮಪ್ಪನತ್ತ ಕುರಿವನು ಬೆಟ್ಟದ ಅರಸು (ಬೆಟ್ಟಅ.. ೭೬-೨೪). ೩. ಹರ 
ನನ್ನೂ ಹರಶರಣನನ್ನೂ ಕುರಿಯದ ಕವಿತೆ ಕಲಾಕೃತಿಯಾದರೇನು 
ಆಗದಿದ್ದರೇನು (ತುಂಗಭ. ೪೩). ಕಯ್ಯ : ೩. ಮಧ್ಯಮವರ್ತಿಗಳಂ 


[| 
ಕುಜುತ್ತು ತತ್ತ್ವ ನಿಶ್ಚಯೋಪಾಯಮಂ ಪೇಟ್ಟಪರ್‌ (ತಸೂವೃ.೮); ತೆನ್ನೆಂ | 


ಕುಜುತ್ತು ಮಾಡಿದರನ್ನುಮನೌಷಧಮನೊಬ್ಲಂ (ಧರ್ಮಾಮೃ. ೫-೧೪೬) ; 
ಅಸಹಾಯಶೂರರ ಕಥಾಪ್ರಪಂಚಂಗಳನವರಂ ಕುಜುತ್ತು ಪ್ರೇಳ್ವ 
ಸುಭಾಷಿತಂಗಳಂ ಕೇಳುತ್ತಿರ್ದ೦ (ಕೊಲ್ಹಾ ಶಾ. ೧೫೨೬೬; 1186). 
[ದೇ. ॥ ಶಮಿ. ಮಲ. ಕುಜ್‌ ; ತುಳು. ಗುರಿ; ತೆಲು. ಗುಜ] 
ಕುಂ, ಗುಲ, ಗುರಿ (ನಾ).೧.ಗುರುತು; ಚಿಹ್ನೆ:*ಕುಜಿ- ಕುಜಕಿಪು 
(ಕುಜುಪು) ” (ಶಮದ. ಪರಿ. ೨); ಕುಜ್‌ಯೆನೆ ಕುಜುಪಿನೊಳು? 
(ಕರ್ಣಾನಿ. ೬೮). ಗುಜಿಕಿ; ೧. ಹಲವು ಮಾತಿನಲೇನು ಭೂಪತಿ ಕೆಲಕೆ 
ಸಿಲುಕಿದನವದಿಕೊಡ್ಡಿದ ಬಲೆಗೆ ಬಂದನು ನೆತ್ತಸಾರಿಯ ಗುಜ ಯ 
ಗದ್ದುಗೆಗೆ (ಕುವ್ಯಾಸ. ೧೩-೪೫). ೨, ಲಕ್ಷ್ಯ; ಈಡು: ನೆಗಲ್ಲ ಪೊಗ 
ಅಕ್ಕೆಗಂ ನೆಗಟ್ತಿ ಗಂ ತಾನೆ ಗುಜಕಿಯಾಗಿ (ಪಂಪಭಾ.೨-೩೫ ವ); ಕೆಡದ 
ಜಸಕ್ಕೆ ತಾನೆ ಗುಜಚಕಿಯಾದ ಚಲಂ (ಎಕ. 11, ೧೩೩-೨೧ ; 982); ಶಿವ 
ಶರಣರ ಮನದಲ್ಲಿ ಕೋಪಾಗ್ನಿ ಎದ್ದರೆ ನಿಂದಕರೆ ಗುಜಕಿ (ಶೂನ್ಯಸಂ. 
೩೯-೧೮) ; ಗುಜ್‌ಯ ತಾಗದೆ ಕೋಲ ನೂಜಾರನೆಸೆದೇನು 
(ಸರ್ವಜ್ಞ. ೨೫೬). ೩. ಉದ್ದೇಶ: ಕೆಳೆಯುಂ ಗುಜಕಿಯುಂ ಗೊಟ್ಟಿಯು 
ಮಳನಿಗೆ ಸಿರಿದಾಗೆ ತನಗೆ ದುರ್ಯೊೋಧನನೊಳ್‌ ಮುಳಿಸುಂ ನೋವುಂ 
ಕಲುಷಮುಮಳುಂಬಮೆನೆ ತನಗರಾತಿಕಾಳಾನಳೆನೊಳ್‌(ಪಂಪಭಾ.೨-೫೮); 
ಗುಜ್‌ (ಪಾಕಾಂ. ಕುರಿ] ನೆಜಕಿವಿನೆಗಂ ಸಯ್ತಿರಲಜಯದಡೆ ಕೊಲುತಿರ್ಪ 
ಜನನನಜ್‌ದುಂ ಪಾಸಕ್ಕೆ ಆಗಿ ನೆಗಟ್ಟಿಂದಮೇಂ (ಜೀವಸಂ. ೧೧-೧೪). 


೧೯೯೩ 


20 


35 


45 


ಕುಲ್‌ ತಕುಂಟಿ 


೪. ಸೀಮೆ; ಎಲ್ಲೆ; ಮೇರೆ: ವಜ್ರನಾಭಿ ಅಳನಿಂಗೆ ದಳಮುಂ 
ಆಜುನಿಂಗೆ ಗುಜೀಯುಂ ಅಗಿ ಬಳೆವನ್ನೆಗಂ (ಆದಿಪು. ೬-೨೨ ವ). 
ಗುರಿ: ೨. ಬಾಣದ ಗುರಿನೊಳದ ಮೇಲೆಯೇ (ಗಾದೆ). ೩. ಹೆಡ್ಡನ 
ನೆರೆಹೀನಮೆಡ್ಡನ; ಗುರಿಹೀನ (ಇಂಚಾಪ. ೯೭-೭೫) ; ದಾರಿಯೂ 
ಸಾಗದು, ಗುರಿಯೂ ಸಾಧಿಸದು (ದೀಪಹ, 11, ೧೮೦). 
[ಆ ಕು] 

ಕುಲಿ, ಕುರ್ಕಿ (ನಾ). ೧. ಮೈತುಂಬ ಉಣ್ಣೆಯುಳ್ಳ ಒಂದು 
ಪ್ರಾಣಿ; ಮೇಷ: ಅವಿ, ಉರ್ಣಾಯಃ, ಉರಭ್ರಃ ... ಮೇಷಃ, 
ಮೇಂಡಃ ೨. ಈ ೮ ಕುಜ” (ಹಲಾಯು. ೪೭-೧೨೪); ಕುಜ್‌ಯಂ 
ಕೊಂದು ಸುಟ್ಟು ಶಿಂಬರ್‌ (ನಡ್ಡಾ ರಾ. ೧೨-೧೯) ; ಕುಜ್‌ ನಡೆವ ಧೂಳು 
ಪರಿದೊಡೆ ಪೋಕುಂ ಸಿರಿಯೆಂಬರ (ಸಮಪ. ೧೨-೭೭); ಹಬ್ಬಕ್ಕೆ ತಂದ 
ಹರಕೆಯ ಕುಣಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು (ಬಸವ. ೧೯೯); 
ಕುಜಗಳೋಪಾದಿಯಲಿ ಕಬ್ಬಿನ ಹೊಲಗಣೆಲೆಯನೆ ಮೇದು (ಪ್ರಥುಲೀ. 
೧-೧೪); ದಕ್ಷನ ತಲೆಯ ಹೊಡೆದು ಹೋಮದೊಳಿಟ್ಟು ಕುಜಿಯ 
ತಲೆಯಂ ಕೊಟ್ಟು (ಚಿಬಪು. ೧-೧೬). .೨. (ಆಲಂ) ಹೆಡ್ಡ; ದಡ್ಡ. 
"ಕುಟುತನ' ಪರಾ. ಕುರಿ: ೧. ಈ ಕಾವಲುಗಳಲ್ಲಿ ಕುದುರೆ, ದನ, 
ಕುರಿಗಳನ್ನು ವಿಶೇಷವಾಗಿ ಸಾಕುತ್ತಿರುವರು (ಭೂರಣೆ. ೧೯೯); ನರ 
ಹತ್ಮಕ್ಕೆ ಹೆದರದವ ಕುರಿಹತ್ಕಕ್ಕೆ ಹೆದರಾನೇ (ಗಾದೆ). 

[ದೇ | ತಮಿ. ಮಲ, ಕೊಟ; ತುಳು. ಕುರಿ; ತೆಲು. ಗೊಟಕ ; 

ಗೊಜ್ಕಿ] 

ಕುಣಕಂದಿಗೆ(ನಾ).-ಕುರುವಿಂದ (?): ಜಳರೇಖೆಯುಮಂ ಬೆತ್ತ ಮುಮಂ 
ಕುಜಂದಿಗೆಯುಮಂ ಹರಿದ್ರಾರಾಗಮುಮಂ .ಫೋಲ್ವ ಕ್ರೋಧಾದಿಗಳು 
ಮಂದತರ ಕಷಾಯಂಗಳಿಂತೀ ನಾಲ್ಕುಮಾತ್ಮನಂ ದೇವ ಲೋಕದೊಳು 
ಪುಟ್ಟಸಿ ದಿನ್ಮ ಸುಖಮನೂಡುಗಂಂ (ಪಸಾರ. ೫೭೫-೧೩). [2] 

ಕುಲಿಂಬ "ಕುಟುಂಬ? ನೋ. 

ಕುಆರಂಬಗಾವುಂಡ (ನಾ). ಒಬ್ಬಾತನ ಹೆಸರು: ಅರ್ಮ್ಮೈಳೆಯಪಳ್ಳಿ 
ಕುಜ ಪಟ್ಟಿ ಯೊಳೆ ಕಲಿಪಟ್ಟೊಡೆಯ ಕುಲ್‌ ಂಬಗಾವುಣ್ಣಂಗಂ 
(ಮೈ ಆರಿ. ೧೯೩೩, ೩೮-೭; 801). 

[ಕುಜಸಿ೦ಬ (ಆ ಕುಜುಂಬ,) + ಗಾವುಂಡ (ಆ ಗಾಮುಂಡ)] 

ಕುಆಂಬದೆಲ್‌ (ನಾ). ಕುರುಬರ ಮೇಲೆ ಹಾಕುವ ತೆರಿಗೆ, 
ಕಂದಾಯ: ಎಲ್ಲಾ ಕಾಲಕ್ಕಂ ಕುಜಕಿಂಬದೆಆಕಿಯಂ ಪರಿಹಾರಂ 
ಬಿಟ್ಟರ್‌ (ಮೈಆರಿ. ೧೯೩೩ ; ೩೮-೮; 801). 

[ಕುಜೀಂಬ (ಆ ಕುಣುಂಬ,) * ತೆಜಕ್ಕಿ) 
ನುಲಕಿಕು "ಕುಲುಂಕು' ನೋ. 


[ಕುಜಿಕಿತೆ "ಕುಜುಕಿ' ನೋ. 


ಕುಲಶಿಗಳ್ಳೆ, ಕುರಿಗಳ್ಳ (ನಾ). ಕುರಿಗಳನ್ನು ಕದಿಯುವವನು : 
ಶೂದ್ರಿಕನು ಮುನ್ನ ವಸುಧೆಯೊಳು ಕುಜಂಗಳ್ಳನಾಗೆಬ್ಬಿಸಿದ ಶೂಲಕೆ 
ಸಿಲುಕಿದನು (ಬಸಪು. ೩೧-೨೩). ಕುರಿಗಳ್ಳೆ : ಕುರಿಗಳ್ಳರು ಕುರಿ ಕದ್ದಿ 
ದ್ದಾರೆ (ರೂಢಿ). [ಕುಣ್ಕಾ + ಕಳ್ಳ] 

ಕುಜಕಿಗೊಳ್‌ (ಕ್ರಿ). (ವಿಷಯದ ಮೇಲೆ) ಲಕ್ಷ್ಯವಿಡು; 
ಗುರಿಯಿಡು: ಧೀರಸತ್ವರಜಕಿದುಂ ಕುಜಸಿಗೊಂಡು ವಿಭಾಗಿಸರ್‌ 
(ಕವಿರಾ. ೧-೧೨೫). [ಕುಜಕ್ಕಿ + ಕೊಳ್‌] 

ಕುಲ ತಕುಂಟೆ, ಕುಅಂತಕೂಂಟಿ, ಕುಲುತ್ತಕುಂಟಿ (ನಾ). ಒಂದು 
ಊರಿನ ಹೆಸರು. ಐ ಈಗಿನ ಕುರ್ತುಕೋಬಿ : ಇಟ್ಟಗೆಯ ಬಟ್ಟಿಯಿಂ 
ಬಡಗಲು ಕುಜಕತಕುಂಟಿಯ ಕೋಲೊಳ್ಬನ್ನೆರಡು ಮತ್ತರ್ಕೈೆಯ್ಮುಂ 
ಮಹಾಜನಂ.. . . ಪ್ರತಿಪಾಳಿಸುವರ್‌ (ಸೌಇಇ. 21-1, ೮೧-೧೩ ; 1649). 


ಕುಣ ತಕೋಂಟೆ 


ಕುಲತಕೂಂಟೆ: ಕಾರ್ತಿಕ ಸುದ್ದ ಪೇಖ್ವಮಿಯುಮಾದಿತ್ಮವಾರೆ 
ದಂದು ಕುಜಕಿತಕೂಣ್ಟೆಯ ಮೂಲಸ್ಥಾನ[ದ] ದೇವರ್ಗ್ಗೆ (ಸೌಇಇ. x1-, 
೩೭-೧೦; 946). ಕುಟುತ್ತಕುಂಟೆ: ಶ್ರೀಮತ್‌ ಲೋಕೆತಿನಿಮ್ಮಡಿ 
ಗಳ್ಳುಟುತ್ತ[ಕುಂಟಿ] ಆಳೆ (ಸೌಇಇ. 2-1, ೨-೭; ?). "ಕೂಟತ 
ಕುಂಟಿ? ಪರಾ. [ಕುಣತ + ಕುಂಟಿ] 
ಕುಜೀತಕೂಂಚೆ "ಕುಅಃತಕುಂಟಿ' ನೋ. 
ಕುಣರಿತನ, ಕುರಿತನ (ನಾ). ಕುರಿಯಂತಿರುವಿಕೆ; ಹೆಡ್ಡ ತನ ; ದಡ್ಡ 
ತನ: ಅಜಿಯದವರನು ನಂಬಿ ಹಣೆಯಲಿ ತೆಜನಜಕಿಯದೊದಗುವುದು 
ನಮ್ಮದು ಕುಆತನವು (ತೊರರಾ. ೪-೩-೨೪). ಕುರಿತನ: *ಹೆಡ್ಡತನ; 
ಮಡ್ಡತನ? (ಜಾನಕೋ. ೩೯). [ಕುಜಕ್ಕಿ + -ತನ] 
ಕುಜಠಿದಲೆ (ನಾ). ಕುರಿಯ ಶಲೆ: ಶೂಲಿ ದಕ್ಷನಹಂಕರಿಸೆ ತಲೆಹೋದು 
ದಕ್ಕಲ್ಲ ಕೀಲಿಸಿದ ಕುಜಕಿದಲೆಯ ಸಾಕ್ಷಿ ಸುರಾಳಿಯೊಳು (ಬಸಪು. ೫೪-೫೧); 
ಮೆಆಕಿದವಿದಿರಲಿ ಕೋಣ ಕುಜನಕಿದಲೆ ( ತೊರರಾ. ೫-೨-೩೫). 
[ಕುಕ್ಕಿ *:ತಲೈ) 
ಕುಅಿದಲೆಗ (ನಾ). ೧. ಕುರಿಯ ತಲೆಯನ್ನುಳ್ಳವನು ; ದಕ್ಷಬ್ರಹ್ಮ. 
೨. ಒಂದು ಜಾತಿಯ ಮಿಸಾನು : ಕುಣಃದಲೆಗ ಹೆಮ್ಮಾನು ಕೆಮ್ಮಾನು 
ಮುಕ್ಕಣ್ಣನಾರೆ ನಿಜಿಲು, .. ಗಿಆಲುಗಳೆಂಬ ಹೊಳೆವಳಿಯ ಮಾನ್ಸಳಂ 
(ಹಚಕಾ. ೫-೪೬). [ಕುಜಕಿದಲೆ + ಗ್ಗ] 
ಕುಲಕಿದೇಕಿ,, ಕುರಿದರಿ (ಕ್ರಿ). ೧.ಕುರಿಯನ್ನು ಕತ್ತರಿಸು, ಕಡಿದು 
ಹಾಕು. ೨. ಕುರಿಯನ್ನು ಕತ್ತರಿಸುವಂತೆ ಕತ್ತರಿಸು; ಕಗ್ಗೊಲೆ 
ಮಾಡು: ಇಂದು ಕಳ್ಳರವಳ್ಳಿಗಳ ಕುಣಸಿದಟಕದು ಭೂಸುರೆರೂರುಗಳ 
(ಕುವ್ಕಾಆ. ೧೯೯). ಕುರಿದರಿ: ೨. ಕುರಿದ೦ದು ಕತ್ತರಿಸಿ ತುಳಿತುಳಿದು 
ಆ ರಾಜಪುತ್ರರೆನ್‌ ಕೊಂದರ್‌ (ಪಾರಸಿ. ೧೮-೩). [ಕುಜ 4 ತಜಕ್ಕಿ) 
ಕುಲಅಕದಲ,(ನಾ). ೧. ಕುರಿಯನ್ನು ಕತ್ತರಿಸುವುದು. ೨. ಕತ್ತರಿಸಿದ 
ಕುರಿಗಳ ಒಟ್ಟಿಲು, ರಾಶಿ. ೩. ಕುರಿಗಳನ್ನು ಕತ್ತರಿಸುವಂತೆ 
ತರಿಯುವುದು ; ಕಗ್ಗೊಲೆ: : ಜಿಸೆದೆಸೆಗೊರಲಿ ಚಿಮ್ಮುವ ಚಪಲರನು 
ಬೆಂಬತ್ತಿ ಬರಿಕೈದು ಕುಜಿಕಿದಜಕಿಯ ಮಾಡಿದನು (ಕುವ್ಯಾವಿ. ೩-೧೦೨) ; 
ಇರದೆಚ್ಚು ಕೊರೆದಿತ್ತಲತ್ತ ಕೂರಾಳ್ಗಳು ಕುಜಿದಟ್‌ ಕಡಿಖಂಡವಾಗೆ 
(ಭರಡ. ೫೭-೩೮); ಮಡಿದುವಾನೆಗಳ್ಳೇನೆಗಳ್ಳುಆದಆಿವೊಲಾದರರಿನೀರ 
ಕೊಳ್ಳೀರರಕೊಳ್ಬಾರ್ಥನಂದನನ ಮುಂದೆ (ಜೈಮಿಭಾ. ೨೨-೪೦). 
[ಕುಲಿ + ತಅಕ್ಕಿ] 
ಕುಲಂದಆಕದಲಕಿ (ಕ್ರಿ). ೧. ಕುರಿಯನ್ನು ಕತ್ತರಿಸುವಂತೆ ಕತ್ತರಿಸು, 
—ತರಿ. ೨. ಕಗ್ಗೊಲೆಮಾಡು; ಕೊಚ್ಚು : ನೆಗೆದು ಬರ್ಸ ವಿಷ 
ಪನ್ನಗನಂ ಪನ್ನತನನೆಡೆಯೊಳರಿಗಂ ತನ್ನಯ ಗರುಡಾಸ್ತ್ರದಿಂದೆ ಕುಜಕಿ ದಜ 
ದಆ್‌ದೆಂ (ಪಂಪಭಾ. ೧೨-೨೦೫); ಪಡೆಯಂ ಕೊಳೆ ಲಕ್ಕೆ ಲೆಕ್ಕ ಮಾಗುರ್ಚಿ 
ದುವಸಕ್ತಿಡಿದುವು. ಕುಣಶಿದಅಕಿದೆೌದುವು. ಕೆಡುವಿಂದಿಸೆ ವಿಬುಧ 
ವನಜವನಕಳಹಂಸಂ (ಶಾಂತಿಪು. ೪-೨೭) ; ಕೆಲರೆಂ ಕುಣಿದ ದಅದಂ 
ಕೆಲಂಬರಂ ಸಂಧಿಸಂಧಿಯಂ ಸಜಯೆಚ್ಚ ೦ (ಗದಾಯು. ೩-೧೦); ಸರಲೊಳೆ 
ಕೊಆಕಿಕೊಆಕಿದು ನೆಜಕಿಯೆ ಕುಜಕಿದಜಕದಲುದಂ (ಉಾವ್ಯಾವ, ೨೫). 
[ಕುಆಿದಣಕ್ಕಿ + ತಲಿ] 
ಕುಲದಲಮಾಡು (ಕ್ರಿ). - ಕುಲುದಟದಟ : ಆಡಂ ಕೊಂದುಂ 
ಕುಆದಜಮಾಡಿದರಂ ಮುಟ್ಟಿ ಪುಣ್ಯಮಜಕಿಯಜಿ ಪೋಗಿರ್ದಾಡಂ 
ಕಟ್ಟಿದ ಮರನಂ ನೋಡಿರೆ ಮುಟ್ಟಿ ದೊ ಡೆ ಮಾವರೆಂಬರ್ನಾರ್ವರ್‌ 
(ಸಮಪ. ೧೧-೧೧೩) ; ಕುತ್ತಿ ಕೊಂಠದಿಂ ಕೆಜಿ ದಜಕಿಮಾಡಿ (ಎಕ. ೪111, 
ಸೊರಬ. 1216) ; ಸರಿಗರಕ್ಕ ಸರಾನೆಕುದುರೆಸಹಿತೊತ್ತಿ 
ಕುಲಿದಲಮಾಡಿ (ಚೆಬಪು. ೨೪-೨೧).  [ಕುಜುದಣಸ್ಯಿ * ಮಾಡು] 


೫೦೭-೬ ; 


೧೯೯೪ 


33 


45 


ಕುಟಚಪು 


ಕುಲದ ಯಾಗು (ಕ್ರಿ). (ಕತ್ತರಿಸಿದ ಕುರಿಯಂತೆ) ತುಂಡಾಗು ; 
ಖಂಡಖಂಡವಾಗು: ಯುದ್ಧದೊಳ್‌ ಕುಆದಜಯಾಗಿ ಬಿಟ್ಟರಿ 
ಬಲಂಗಳೆ ಪೇಟವೆ ನಿನ್ನ ಬೀರಮಂ. (ಗದಾಯು. ೨-೩) ; ಇದಿರ್ಚಿದ 
ಘೋಟಶಾಯ್ಲರ್ಕಳೊಳೆಕ್ಕ ತುಳಮಿಆದು ಕುಆ್‌ ದಲಿ ಯಾದರ್‌ 
(ಕಾವ್ಕಾವ. ೫೮) ; ಅಸಿಸತ್ರವನದ ಕೂರೆಲೆ ಕುಸುಮದ ಕೊನೆ ಕೊಯ್ದು 
ಕುಜಕಿದಣಕಿಯಪ್ಪರ್‌' (ಅನಂಪು. ೯-೩೩) ; ಒಲಕೆನ ರಕ್ತದ ಘಾಯದಿಂದ 
ಕಾಲಾಳ್ಗಳು ಕುಜದಆಯಾದರೀರ್ವಲದಿ (ವರ್ಧಡೆ. ೬-೯೩). 
[ಕುಜಕಿದಣಕ್ಕಿ 4 ಆಗು, 
ಕುಲಂದಲಿಹಿ (ನಾ). ತುಂಡುತುಂಡಾಗಿ ಕತ್ತರಿಸುವವನು: 
ಸಾಲ ಕುಜಟ್‌ದಟಹಿಗೆಳೆ ಕರ್ಮದ ಕೂಲಿಗರೆ (ಕುವ್ಕಾಅ. ೭-೧೫). 
[ಕುಜ + ತಜಕಿಹ---ಇ್ಯ) 
ಕುಲೀದೆಜಕಗೆ (ನಾ). ಕುರಿಗಳ ಮೇಲೆ ಹಾಕುವ ತೆರಿಗೆ: ಕುಜುಬ 
ಗೌಡಗಳಿಗೆ ಕುಜದೆಜುಗೆಯಿಲ್ಲಾಯೆಂದು ಬಿಟ್ಟು ಕೊಟ್ಟಿ ಶಾಸನ 
(Mu. IX-i ೬೪೧-೧೫; 1557). 
[ಕುಲ್ಕಿ + ತೆಗೆ] 
ಕುಲದೆಲ್‌, ಕುಲುಡಿಟ್‌ (ನಾ). ಇ ಕುಟ್‌ದೆಟಾಗೆ: ಕುಜಂದೆಣಕ 
ಮಾನ್ಮಂಸೊಂಟಿಗೆ ಎಂಣೆಗೊಳೆಗ (ಸೌಇಇ.೫x೪, ೫೮೧-೧೪; 12ನೆಯ ಶತ); 
ಹೊಲದೆಜಕೆ ಕುಣಂದೆಆಕ (ಸೌಇಇ, ೫೫, ೯೧-೪೫;?). ಕುಲುಬೆಆಕ : 
ತಿಪ್ಪೆಯೂರೊಳಾದ ಅಟ್ಟದೆಜಕಿಯಂ ಕುಣುದೆಜಕೆಯ ಮುಟ್ಟಿ ಸಾಮನ್ತ 
ದೆಂಕಿಯೆಲ್ಲವಮ್ಬಿಟ್ಟುಂ (ಎಕ. 111, ಮಳವ. ೩೦-೧೦ ; 909). 
[ಕುಆಕ್ಕ -- ತೆಚಕ್ಕಿ) 
ಕುಜ ಪಟ್ಟಿ (ನಾ). ೧. ಕುರಿಯ ಹಟ್ಟಿ; ಕೊಪ್ಪ. ೨. ಒಂದು 
ಊರಿನ ಹೆಸರು: ಸೂರ್ಯಗ್ರಹಣದೊಳು ಅರ್ಮ್ಮೆಳೆಯ ಪ ೪೪ 
ಕುಜಪಟ್ಟಿ ಯೊಳೆ ಕಲಿಪಟ್ಟೊಡೆಯ ಕುಜುಂಬಗಾವುಣ್ಣಂಗಂ 
(ಮೈಆರಿ. ೧೯೩೩, ೩೮-೬ ; 801). [ಕುಜಕ್ಕಿ * ಪಟ್ಟಿ] 
ಕುಉಾಪಟ್ಟಿಗೆ (ನಾ). - ಕುಲಾಪಟ್ಟಿ : ಕಾಳರಕ್ಕಸಿ ನಾಂ ಕುಜರದಿಡಿ 
ದೊಡೆಂದಡಿಕ್ಕುವಕ್ಕುಆಿಪಟ್ಟಿಗೆಯಿದೆ ತಿನಲಾಜದೆ ದೇವಿಗೆ ಮತ್ತಮಾದುದೆ 
(ಕ್ರಾವಕಾ. ೧೦೬-೧೯). ` [ಕುಜಕ್ಕಿ + ಪಟ್ಟಗೆ?] 
ಕುಲಪಿಡು, ಕುಲುಸಿಡು, ಕುಜುಹಿಡು (ಕ್ರಿ). ಗುರುತಿಸು; ಲಕ್ಷಿಸು: 
ಏಕೆನ್ನನೋವೆಡೆಯನಣಸಿ ಕುಆಿಪಿಡ ಬಗೆವೆ (ಅಂತಿಗೊ. ೧೫-೨೯೫). 
ಕುಲುಪಿಡೆ : ಬಂಧಿಸಿ ಕುದುರೆಯ ಸಾಕದೆ ಕೊಂದಗೆ ಪಾತಕಮೆನಿತ್ತೊ 
ಕುಜುಪಿಡಲಟಯೆಂ (ಅಶ್ವಶಾ. ೧೦-೧೧) ; ಬಂಡು ಬೂತಾಟದ[ಬಣ್ಣನೆ] 
ಯನು ಕಿನಿಗೊಂಡು ಕೇಳದೆ ಕುಣಂಸಿಡದೆ (ಹದಿಬ. ೮-೪೪) ; ಪೊಸ 
ಬಗೆಗೆ ಪೊಸತೊಂದು ಕುಲುಪಿಟ್ಟು (ಅಶ್ವತ್ಥಾ. ೩೦-೪). ಕುಯಿಹಿಡು : 
ಕುಜುಹಿಲ್ಲದ ಜ್ಞಾನವ ಕುಣುಹಿಟ್ಟು ಅಜ್‌ವ ಪರಿ ಇನ್ನೆಂತೊ 
(ಮೋಳಿಮಾ. ೩-೭) ; ಈ ಜೀವ ನಿಕರವ ಕೊಡುವಳು ಕುಜುಹಿಟ್ಟು 
ತತ್ತದುಪಾಧಿ ಭೇದದಲಿ (ನಿಭಾಗ. ೧೦-೯೩-೨೬). 
(ಕುಜಪು 4 ಇಡು) 
ಕುಣ ಪು, ಕುರುಪ್ಪು, ಕುರುವ್ಣು, ಕುರುಹ್ಮ, ಕುರುಹು, ಕುಟುಪು, 
ಕುಲುವ್ರು, ಕುಜುಹು (ನಾ). ೧. ಗುರುತು; ಚಿಹ್ನೆ: ಕುಜಕಿಶಂತೆ 
ಪೇಟ್ಜ ನಾಲ್ಕುಂ ಶುಜಕಿಪುಗಳಿಂದಜಕಿದು ಪರರ ದೋಷಂಗಳುಮಂ(ಕವಿರಾ. 
೧-೬೨) ; ಮಜಲೊಂದನಲ್ಲಿ ಕುಜಕಿಪಂ ಮಾಡಿಟ್ಟು (ಸುಕುಮಾ. ೫-೩೩) ; 
ಕುಜೀಪಂ ಮನ್ಮಾತೆ ಪೇಟ್ಜಟ್ಟಿದಳು. (ಪ 0 ರಾಮಾ. ೧೧-೧೬೮). 
೨. ವರ್ಣನೆಯ ವಸ್ತು; ವಿಷಯ (?) : ತುಂಬಿ ಗಿಳಿ ಪುರುಳಿ ಕೋಗಿಳೆ 
ಯೆಂಬಿವುನೆರಸಮರತರುಗಳಿಂದ್ರನ ಬೆಸದಿಂದಂ ಬಂದುನೆಂದೊಡು 
ಪವನೆಮಂ ಬಣ್ಣಿಸಲೆನಗೆ ನಾಡೆಯುಂ ಕುಜ ಪಲ್ರೇ (ಆದಿಪು. ೬-೯೨). 


1೧ ೨೧ 


ಸುಲಬ 


೧೯೯೫ 


ಕುಲುಂಕು 


ಕುರುಪ್ರ: ೧. ಏನಾದರೂ ಕುರುಪು ಕೊಂಡೊಯ್ದರಾಯ್ತು! | ಕುಅಕವಾನಿಸ (ನಾ). ಕುರಿಯಂತಹ ಮನುಷ್ಯ ; ತಿಳಿಗೇಡಿ ; ದಡ್ಡ : 


ಕಿ 
೭೫). ಕುರುವ್ರು : ೧. ಕುರುನೃಪನಹುದಲ್ಲಯೆಂದೆನಿಸಿ ದೂರಮೋಳ್ಪಿರಿ 


ದಾಗಿ ಸಂಶಯಗೊಳುತ ಬರೆ ಸಂಜಯಂ ಕುರುವರಿದು (ತುರಂಗ. 
೭೩-೫೦) ; ಹಾಗಲ್ವಾಡಿಯ ಹರಿಯೊ ಹಳ್ಳದ ನೀರ ಹಾಲೆಂದು ಕುಡಿದ 
ದೊರೆಮಗ ಚೋಣೂರ ಬಾಪಿಯೆ ಕುರುವ ಹರಿದನು (ನಾಷದ. ೧೪೦). | 
ಕುಣ ಹ: ೧. ಹರನ ಸಂದರ್ಶನದ ಲಾಭದ ಕುರುಹನಾದರು | 
ತೋರದಿದೆ ಫಲದಾಶೆಯೆತ್ತಣದು (ಸಾರ್ವಪ. ೧೮). ಕುರುಹು: ೧. 
ತವಕಪಸಡನೇತಕೋ ಕುರುಹ ತೋರಲು ನಮಗೆ (ಮಂಕುಕ. ೩೭); 
ಆ ಮಹಾ ಗೌರವದ ಕುರುಹು ಈ ನಮಸ್ಕಾರ (ಆಲಹೂ. ೨೪).| 
ಕುಲುಪು: ೧. ಕುಜುಪಂ ಪುರ್ನಿನ ಜರ್ವೆ ತೋಜಕಿ ಬಗೆಯಂ 
ಕಣ್ಸನ್ನೆಗಳ್‌ ಪೇಟ್‌ (ಪಂಪಭಾ. ೪-೮೨) ; ಕನಿಯೋಲೆಯಲ್ಲಿ ಕುಜುಪಂ 
ಬರೆದಂ (ಕಾದಂಉ. ೩೦೪) ; ಕುಜುಪ ಕಳುಪದೆ ಕೂರ್ಪರನೊಲಿದಟ್ಟದೆ 
(ಕುರಾಸಾಂ. ೩೭-೧೦). ೩. ಕೀರ್ತಿ; ಪ್ರಸಿದ್ಧಿ : ಮೆಜಕೆ ವನೆಅಕಿ 
ಯಂಗನಾತನ ಕುಟುಪಿನ ಸುತನೆಜಗಿದವರ್ಗ್ಗೆ ಮಳೆಯೆಆಗಿದವೊಲ್‌- 
ಕಣ್‌ ವಂ ಹೊಂಮಳೆಗಳನುಜದೆಜದವರ್ಗ್ಸ್ಗೆಖಗುತಿರ್ಪ್ಪ ಬಜಸಿಡಿಲೆನಿಪಂ 
(ಎಕ, ೩1, ದಾವಣ. ೨೫-೨೧ ; 1224). ಕುಣಿವ: ೧. ಶರೀರದ 
ನೆಲಮನೆಯಲ್ಲಿದ್ದು ನೆರೆ ವ ಸ್ತುವನಜಾವುದ ಕ್ಕ ಕುಜುವಾವುದು 
(ನೋಳಿಮಾ. ೫೩-೨೨೦) ; ಅಂದಾ ಭವದ ಸುಕೃತವೊದಗಿತ್ತು ಎಂಬು 
ದಕಿದು ಕುಜುನಾಯ್ತು (ಪರಗೀ. ೧೦-೧). ಕುಮಿಹು: ೧. ಆಜೀವು 
ತಲೆದೋಆದಲ್ಲದೆ ಕುಜುಹು ನಷ್ಟವಾಗದು ಕುಲುಹು ನಸ್ಟವಾದಲ್ಲದೆ 
ಮಾಯೆ ಹಿಂಗದು (ಅವ ಚ 0. ೨೭೩-೧೨೫೭) ; ಎನಗೆ ಬರ್ಪುದಕೆ 
ಕುಜುಹೆಂತು ಹೇಳೆಲೆ ದೇವ (ನಂಬಿರ. ೧-೭೮) ; ಅವರಂ ಕರೆದು 
ಕುಜುಹು ಕೂನಂಗಳಂ ಬೆಸಗೊಂಡು (ಪುಣ್ಕಾಸ್ರ. ೩-೩೮ ವ) ; ವ್ಯಾಧಿಯ 
ಪೆಸರಂ ಕುಜುಹಂ ಸಾಧಕರಜಕಿವಂತೆ ಪೇಟಕ್ಕೆ (ಅಶ್ವಶಾ. ೧೦-೧೬) ; 
ಎಲ್ಲಿ ನೋಡಿದರು ಜನಕಜೆಯ ಕುಜುಹನು ಕಾಣೆ (ವೆಂಕಾರಾ, ೫-೪-೩೨). 
[ಕುಜ, + -ಫ್ರೈ. / ತಮಿ. ಮಲ. ಉಪ್ಪು] 
ಕುಲೀಬ "ಕುಟುಂಬ ನೋ. 
ಕುಅಿಮನ (ನಾ). ೧. ಕುರಿಯ ಮನಸ್ಸು, ಸ್ವಭಾವ. 
೨. (ಆಲಂ) ಪುಕ್ಕಲು ಮನಸ್ಸು; ಹೇಡಿಬುದ್ಧಿ : ಚಿತ್ರಸೇನನ ಸೆಜಗೆ 


(ಚಂದ್ರಸ. ೨೭) ; ಕುರುಪಿಟ್ಟು ಕರಪಿಡಿದು ಕಥೆಯನುಸುರಿದನು (ಕಗದ್ಯ. | 


ತೇಜಕಿದನು ಮಣಿರಥವ (ಕುವ್ಯಾಅ. ೧೯-೧೪). ೩. ಮೂಢಮನಸ್ಸು; 
ಹೆಡ್ಡ ತನ: ನೆಜಕಿ ನಿಮ್ಮ ನೆನೆಯಲೊಲ್ಲದ ಕುಜ೨ಮನಮಂ ಸುಡುನೆಂ 
(ಶಂಕಕಂ. ೫-೧೬). (ಕುಜಕ್ಕಿ * ಮನ] 
ಕುಲೀಮಾಡು (ಕ್ರಿ). ಗುರುತುಮಾಡು; ಲೆಕ್ಕಿಸು : ಇಂತೆ ಪೆಜವುಮನೀ 
ಕುಅಃಪನೆ ಕುಣಿಮಾಡಿ ಪೇಟಕ್ಸಿ ಕಬ್ಬಮಂ (ಕವಿರಾ. ೧-೧೩೭) ; ಮತ್ತದನೆ 


'ಪೋಲ್ವುದಂ ಕುಜಕಿಪುಗಳಂ ಕುಣಿ ಮಾಡಿ ಮಾಡಿ ತ 
(ಕವಿರಾ. ೩-೧೨೭). [ಕುಜಟ್ಕಾ + ಮಾಡ್ಕು) 
ಕುಲಣಾಯಪ (ನಾ). ಒ ಬ್ಬಾತ ನ ಹೆಸರು: ದ್ಯ 
ಕೆಟಗೊಮ್ಮತ್ತರ್‌ ಗುಣ್ಣುಮೊಗೆಯೊಮ್ಮೊತ್ತ ೦೯ ಮಣಲಿಯೊಮ್ಮ ತ್ತ ೦೯ 
ಕೇಸರಿಯೊಮತ್ತರ ಅಮೃಟ್ಟಿಕಮ್ಮ ಕುಜಕಿಯಪ (ಎಕ. ೪11, ಶಿವಮೊ. 
೧೧೫-೧೪; 2). [ಕುಜ ? + ಅಪ (ಆ ಆಪ್ಪ,)] 
ಕುಲುವಡವು (ನಾ). - ಕುಲುವಡ್ಮಿ: ಅರ್ಧಗಪ್ಪಡಮಂ Ba 


ಕಚ್ಚೆಗಟ್ಟದೆ ಸಯ್ತುಡುವರಂುಂ ಕುಚಿಕಿವಡವಂ ಪೊ [ಪಾಠಾಂ. ವಂಡಬೊ, 
ಕಡಂಬೊ]ದೆವರುಮಾದೊರಲ್ಲಿಂದತ್ತ ಕಂಬಳತೀರ್ಥವೆಂಬುದಾದುದವರುಂ 
ಶ್ರೇತಸಟಿರೆಂಬೊರಾರದರ್‌ (ವಡ್ಡಾರಾ.' ೯೩-೧೪). (2) 


5 


10 | 


ಕುಜಕಿವಾನಿಸರ ಕುಯುಕ್ತಿಗೆ ನಸುನಗುತೆ (ಪದ್ಮರಾ. ೬-೨೧); ನೀನಾರವಂ 
ಮಲೆನಾಡೊಳ್ಳುಆಿನಾನಿಸಂ (ಅಪ್ರತಿ. ೧೪೪-೩) ; ಕುಜನವಾನಿಸರೆಮ್ಮ 
ತಪ್ಪನೆಣಿಸಿದೊಡೇನುಂಟು (ಹಾಲಾಸ್ಯ. ೨-೨೭); ಶಾಪಾನುಗ್ರಹ 
ಸಮಥರ್ಥ೯ಣರ್‌ ನೀಮೆ ವಲಂ ಪರಿವ ನೆತ್ತರೇನೊ ಎಂತಜವಿನೀ 
ಮೈನೆುಯೆಂ ಕುಜಕಿವಾನಿಸನೆಂ (ರಾಮಾಶ್ವ. ೬೬-೧೭), 
[ಕುಟ್ಕಾ * ಮಾನಿಸ (ಆ ಮಾನಸ,)] 

ಕುಜಂನಿಂಡು, ಕುರಿಹಿಂಡು (ನಾ). ೧. ಕುರಿಗಳ ಹಿಂಡು, 
ಮಂದೆ: ಮಹಾಟನಿಯೊಳಾಡುತಿರ್ಪ ಕುಜಾವಿಂಚು ನೀರುಣಲ್‌ 
ಬಗೆದು ಬಂದಲ್ಲಿ (ಪಂಚತಂ. ೭೭-೧೨); ಕುಜಕಿವಿಂಡಂ ತೋಳಂ 
ಪೊಕ್ಕಂತೆ (ಧರ್ಮಾ ಮೃ. ೭-೭೧). ೨. (ಆಲಂ) ಹೇಡಿಗಳ ಗುಂಪು, 
—ಸಮೂಹೆ: ಜಗವ ಹೂಡುವ ಹೊಜಕವ ಬಲುಗೈಯಗಧರಂಗೀ 
ನೃಪರ ಕುಜವಿಂಡುಗಳ ಕುಮ್ಮರಿಗಡಿತಕಾವುದು ಬೇಕು ಭುಜಸತ್ವ 
(ಕುವ್ಮಾಸ. ೧೦-೧೦). ಕುರಿಹಿಂಡು: ೧. ಕುರಿಹಿಂಡಿಗೆ ತೋಳ 
ಹಾರಿದಹಾಗೆ (ಗಾದೆ). [ಕುಜ್ಕಾ + ಪಿಂಡ್ಭು] 

ಕುಲಃಹಿಕ್ಕೆ (ನಾ). ಕುರಿಯ ಹಿಕ್ಕೆ ಮಲ: ಬಳ್ಳದೊಳ್ಳುಡ 
ಕುಟಃಹಿಕ್ಸೆ ಮರಳು ಮರೆ ಮುಳ್ಳು ಮೊನೆ ಯು ಖಡ್ಡದೊಳಗೆ 
ಎಲ್ಲಿ ಭಾವಿಸಿದೊಡಲ್ಲಲ್ಲಿರುವನು ಶಿವ ಕಲ್ಲುಮನೆಯ ಬಯಸಿದನೆ 
(ಅಮುಸಾಂ. ೪-೯೩). [ಕಂಜಿ + ಹಿಕ್ಕೆ (ಆ ಸಿಕ್ಕೆ)) 


20| ಕುಲಿ, "ಕುಲ್ಕಾ' ನೋ. 


23 


ಕುಜ್ಕು, ಕುರ್ಕು (ಗು). ಸಣ್ಣದಾದ; ಚಿಕ್ಕದಾದ: ಕಿಜಂರರ್ಕ್ಸೈ 
ಕುಜಕಿಂಬೆಡೆಯಲ್ಲಿ ತಕಾರಂ ಸ್ವರಮಡಸೆ ಪರಕ್ಕುತ್ತಮಸ್ವರಂ ನಿಲೆ ಪರ 
ದೊಳ್‌' (ಶಮದ. ೧೮೧). "ಕುಲು ಗ ಡ್ಡ], "ಕುಲುಗೆಯ್‌', 
"ಕುಜುದಡಿ' ಪರಾ. ಶುರ್ಕು. "ಕುರುಗೆರೆ? ಪರಾ. 
[ದೇ. ! ತಮಿ. ಮಲ. ಕುಲು; ಕೊಡ. ಕೊರ ;. ತೆಲು. ಕುರು] 
ಕುಜ್ಕು (ನಾ). ಗುರುತು; ಚಿಹ್ನೆ: ಅಯ್ಕಾವೊಳೆಯ ತಳದಿನಿದುವೆನೆ 
ರ್ಗ್ಗಿಜಕಿದೆನಿಪ.ರಯ್ಯ ಮಾ ದ್ವಾರಾವತೀಪುರಕೆ ಕುಜುವೆನಿಪ ಕುಣುಗೋಡ 
ತಳದೊಳಗೆ ತಳರದಯ್ನೂರ್ವ್ವರುಂ (ಸೌಇಇ. IX-i, ೨೯೪೬-೨೪; 1196). 
(« ಕುಜ್‌ಪು] 


30! ಕುಲುಂಕು, ಕುರಿಕು, ಕುರುಕು, ಕುಜುಕ್ಕು, ಕೊರಕು(ಕ್ರಿ). ಕೊಂಚ 
ಹಿಡಿದುದು ಸಮರ ಹೊಯ್‌ ಹೊಯ" ಕುಜಮನದ ಕುನ್ನಿಗಳನೆನು | 


45 


ಕೊಂಚವಾಗಿ ಕಚ್ಚಿ ತಿನ್ನು; (ಕೊಕ್ಕಿನಿಂದ) ಕುಕ್ಕಿ ತಿನ್ನು: 
“ಕುಲುಕು, ಕುಜುಂಕು- ಖಾದನೇ (ತಿನ್ನು) * (ಶಮಧಾ); ಹಳಹಳನಿರ್ದ 


ತಾರೆಗಳನಾಯ್ಡು ಕುಜುಂಕುತುಂ ಉದಯಾದ್ರಿಯನರ್ಕನೇಜಿದಂ 


(ಕುಸುಮಾ. ೧೪-೨೧) ; ಸಣ್ಣ ಮಾಂಗಳಂ ಮಿಡಿಚೆಗಳಂ ಕುಜುಂಕಿ  , 


ಮಗುಲ್ಹೀಂಟಯೆ ಡಜ್ಜನೆ ತೇಗಿ (ದಶಕು. ೮-೨೧೪); ವಾರ್ಧಕ 
ಬಳಕನಾಯ್ಡಆಸಿ ಕು (ಪಾಠಾಂ. ಕ] ಜುಂಕುವ ಕಣ್ಣಂ ಮಿಜುಗುವ 
ಮಾನೆನ್ನದೇನೆಂದಪುದೊ (ಧರ್ಮನಾ. ೫-೯೬) ; ಕುಜುಂಕು ಕುಲುಕು 
(ಶಜ್ದಾನು. 60 ವ್ಯಾಖ್ಯಾ). ಶುರಿಕು: “ಜಿಲಾ - ಜರಿ ಬಿಲ್ಲತೀತಿ ಕುರಿಕಿ 
ದಪುದೆಂಬುದು ? (ಕಾಶಕೃ. ೫೦). ಕುರುಕು : ಪರಸ್ಪರ ಹೊಡೆದಾಡು 
ತ್ರಿದ್ದವರು ಈಗ ಅಕ್ಕಪಕ್ಕಗಳಲ್ಲಿ ಕುಳಿತು ತಿಂಡಿ ಕುರುಕುತ್ತ... 
ಸರಸವಾಡುತ್ತಿದ್ದರು (ಹುಲಿಹಾ. ೧೨೦). *ುಯಿಕ್ಕು : “ಕುಲುಕು, 
ಕುಬುಂಕು-ಖಾದನೇ (ತಿನ್ನು) ನ (ಶಮಧಾ); ಈಡಾಡಿದ ಕೂಳಂಬಲಿಯ 
ನಾಯ್ಡು ಕುಜುಳುವ ಹೇಸಿ ದೈವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ 
(ಬಸವ. ೫೫೬); ಬಾಂದೊಜಕಿಯಪರತಟದೊಳೆಳಮಾಂಗುಣಜುಕುವ 
ಬಕನಂತಿರಿರ್ದುದಿಂದುವಬಿಂಬಂ (ಲೀಲಾವ. ೭-೯೯); ಹುಣ್‌ದರಳನು 
ಕುಲ ಕುವನಂತಿದನಲಯೊಂದನು (ಯೋಗಾಂವಿ. ೪-೩೬). 
126 


ಕುಯಿಂಗೋಡು 


ಕೊರಕು: ಪರಭೃತಂಗಳು ತಳಿರಿದೆಂದೇ ಭರದಿ ಕೊರೆಕಲ್ಯರದಿ 
ಬಿಡಿಸಲು ತರುಣಪಲ್ಲವವೆಂದು ಚೆರಳನು ಕಚ್ಚೆ ಬೆದರುವರೂ 
(ಕೃಕರ್ಣಾ. ೩-3೫) ; ಎಲ್ಲರಿಗೂ ಇಟ್ಟು ತಾನೂ ಒಂದು ಚೂರು ಕೊರ 
'ಕುತ್ತಾ ಕುಳಿತಳು (ಕಣ್ಮಣಿ. ೬೮). 

[ದೇ. ॥ ತಮಿ. ಮಲ. ಕೊಜ; ತೆಲು. ಕೊಳಕು] 
ಕುಲಖಂಗೋಡು, ಕುಜುಗೋಡು (ನಾ). ಒಂದು ಊರಿನ ಹೆಸರು. 
ಐ ಈಗಿನ ಬಳ್ಳಾರಿ ಜಿಲ್ಲೆಯ ಕುರುಗೋಡು: ಶ್ರೀಮದಲಂಬಲ್ಲ 
ದಾಗ್ರದುಂ ಕುಜುಂಗೋಡ ಮೂನೂರ್ವರ್ಮ್ಮ ಹಾಜನರುವೊಡೆತಿಲ್ಜುದೇ 
ಕಮ್ಮನ ದೇಗುಲಕೆ ಕುಜುಂಗೋಡಪೊಲದೊಳಖುವತ್ತಿರ್ಮ್ಮತ್ತರ್ಕೆಯ್ಯಂ 
ಕುಜುಗೋಡು: ಮೆಜಕಿವುದು 
ಕುಲಗಿರಿ ಕುುಗೋಡ ದುಗ್ಗ ೯ವಾರ್ಗ೯೦ ದುರ್ಗ್ಗಂ (ಎಇ. 2೭1೪, 
೨೭೧-೧೨೦ ; 1173) ; ತೆಲುಂಗ ಭೂಪಾಲನೇಳಿದಿಕ್ಕೆಯನೆ ಮಾಡುವುದೀ 
ಕುಣುಗೋಡ ಕೋಟಿ ತಾಂ (ಸೌಇಇ. Ix-i, ೨೯೬-೧೪ ; 1176). [2] 
ಕುಲುಂಬ,, ಕುರುಂಬ, ಕುರುಬ, ಕುಆ್‌ಂಬ, ಕುಜಾಬ, ಕುಲಿಬ 
(ನಾ). ೧. ಕುರಿ ಸಾಕುವವನು ; ಕುರಿಗಾಹಿ : ಕುಜುಂಬರ ಪಳ್ಳಿಗೆ 
ವೋಗಿ ಕುಆಂಯಂ ಕಳು .ತಂದು (ಸುಕುಮಾ. ೬-೨೭ ವ); ಕುಟುಂಬ 
ನರಸುಗಂಡಂತೆ ನೋಡುತ್ತಮಿರ್ಪನ್ನೆಗಂ (ಧರ್ಮಾ ಮೃ. ೧-೨೧೨) ; 
ಕುಲುಂಬನ: ಕುತ್ತಕ್ಕೆ ಕುಜಕಿಯ ಪಿತ್ತಮೆ. ಮರ್ದಾಯ್ತು (ರಾಮಾಶ್ವ. 
೩೬-೫). ೨. (ಆಲಂ) ದಡ್ಡ; ಮೂಢ: ಕುದುರಿಯೇರ್ದ 
ಕುಬಂಬನಂತೆ ನಡುಗುತ್ತುಂ (ಧರ್ಮಾಮೃ. ೧-೧೪೪). ಕುರುಂಬ: 
೧. "ಕುರುಂಬಿಕೆ? ಪರಾ. ಕುರುಬ: ೧. *ಜಾಬಾಲಃ, ಅಜಾಜೀವಿ 
-೨ ಕುರುಬನ ಪೆಸರು? (ಸಿದ್ಧಾಂತಿ. ೨೬೭); ಈ ಪ್ರದೇಶ... 
ಕ್ರಮೇಣ ಕುರುಬರ ವಾಸಸ್ಥಳವಾಗಿ (ಹುಟ್ಟಹ, ೪); ಕುರುಬನಿಲ್ಲದ 
ಕುರಿಯಹಿಂಡು ತೋಳನ ಬಾಯಿಗೆ ತುತ್ತಾಗಬಹುದು (ಹಾಹುತ್ತ. ೧); 
ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ (ಗಾದಿ). ೩. (ಉಕ) ಹಳಬ: 
ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಹಳಬ (ಕರ್ಣಾಟ. ೬೭). ಕುಣರಿಂಬ: 
೧. ಸಿರಿವುರದಿಸ್ಮಿಟ್ಟಗೆಗೆ ಪೋದ ಬಟ್ಟಿಯ ಕಣ್ಣ ಕುಜಸಿಂಬನ ಕಲ್ಲ 
ಬಡಗಣ ದೆಸೆಯೊಳ್‌ (ಎಇ. x೪1, ೨೯-೨೭ ; 1010); ಅದಟ ಸೀಮೆ 
ಮೂಡಲು ಕುಜಕಿಂಬರ ಸಿದ್ದೇಶ್ವರದ ಕೆಯಿ ತೆಂಕಲು ಕರಿಗ ಸೊವಣನ 
ಕೆಯಿ (ಕಕುಲ. ೧೦-೩೮) ; ಅಯ್ನೂಟಲು ಕುಜಕಿಂಬರ ಸೋಮನಾಲದ 
ಕೆಲೆ ಯಲು ಬಿಟ್ಟ ಗದ್ದೆ (ಎಕ. ೪1, ಕಡೂರು. ೩೭-೭೪; 1187); 
ಕುಛೀಬ: ೧. ಅಲ್ಲಿಂ ತೆಂಕ ಕುಜೀಬರ್ಬಿಟ್ಟ ಬಿದಿರೆ ಕುಳಧರ್ಮ 
ನಡಿಹೆದೇಗುಲ (ಎಕ. ೩, ಶ್ರೀನಿವಾ. ೭-೩೨ ; 9881); ನೂಲಪರ್ವ್ಯಕ್ಕೆ 
ವರ್ಷಂಪ್ರತಿ ಕುಜಿಬ ಸೇಣಿಗರೊ ಕ್ಸ ಲೊ ಕಲು ವೀಸನಯ್ದಂ 
ಕೊಟ್ಟರ್‌ (ಎಇ. ೪, ೨೦-೬೯; 1161); ಕುಅ ಬರ ಲ್ಲಿ ಕಂಬಳಿ ೧. 
(ಸೌಇಇ. ೫೫, ೩೪೭-೭; 13ನೆಯ ಶತ), ಕುಯಿಬ, : ೧. ಹುಲು 
ಬೇಡಂ ಮುರವೈರಿಯಂ ಕುಲಬನಾ ಶೂದ್ರೀಕನಂ. . . ಹತಮಾಡರೇ 
ಪಣೆಯೊಳಂ ಪೂರ್ವಾರ್ಜಿತಂ ಹಾಗಿರಲ್‌ (ಸೋಮೇಶ, ೩೧); ಆ ನಗರೇಜ 
ಸೀಮೆವೊಳಗಣ ಕುಜುಬರ ಕಾಳೆಯನ ಕೆಜಕಿಯನೂ (ಎಕ. ೩1, ಚಿತ್ರದು. 
೧೨-೨೦; 1286). ೨,*ಕುಜುಬನೆನಲ್‌' ಮೂಢಚಿತ್ತನೆಂದಜಕಿಗೆಬುಧರ್‌ ” 
(ಭಾರನಿ. ೧೫) ; ಅಬಾದೆನೆಂಬ ಕುಜುಬನ ನೋಡಾ (ವಚಶಾ. 1, ೮೧); 
ಸುಭವ್ಯರಂ ಖು(ರು)ಹಿಯರ ನೆಜಕಿಸಾರದೆ ಸಾರ್ವರಟ್ಟು(ಥಿ))ಯಿಂ 
ಕುಜುಬನ(ರ) ನಜ್ಜನ(ರ) 0 ಖಲರನನ್ಯ ವಧೂರತರಂ (ಜೀವಸಂ. ೨೩೮-೯ 
ಪರಿ. ೧); ಕುಜುಬರೂರಲಿ ಗಾಜು ಮಾಣಿಕ (ಕುವ್ಯಾಸ. ೮-೩೪). 

(ಜೇ. ॥ ತಮಿ. ಮಲ. ಕುಜುನ್ಪು; ತುಳು. ಕೊಡ. ಕುರುಬೆ; 
ತೆಲು. ಕುರುಪ, ಕುರುಮ) 


(ಸೌಇಇ. IX-i, ೬೫-೮ ; 947). 


೧೯೯೬ 


ಕುಲುಂಬು, 


ಕುಯುಂಬ್ಯ (ನಾ). ೧. ಕೋಟಿಯ ಕಾವಲುಗಾರ; ದುರ್ಗರಕ್ಷಕ: 
*ಕುಬಂಬರೆಂದು ಅಡಂಗಾಯ್ತ ರೆಂದು ಕೊಟ್ಟಿವಳರ್‌? (ಕಶಸಾ. 
೧೮-೩೫೧); *“ಅಡಂಗಾಯ್ತಕರ್ಕುಣಜುಂಬರೆನೆ ಕೊಟ್ಟವಳರು? 
(ಕಬ್ಬಿ ಕೈ.೩೬), ಮಲೆಪರ್‌ ಮಾಜಂಂಪರಿಲ್ಲ ಕ್ರಮದಿನದಟರಾಟಂದರಿಲ್ಲುರ್ಕಿ 
ಬೇಡಚರ್ಚಲದಿ0ಂ ಮಾರ್ಕೊಂಡರಿಲ್ಲೊಟ್ಟಿಜೆವೆರಡು ಕುಲುಬರ್ತ 
ಅುಂಬಿರ್ದರಿಲ್ಲ . . . ಭೂಮಂಡಳಮಾಜ್ಞಾಸಿದ್ಧಮಾದತ್ತು 
(ಸುಕುಮಾ. ೧-೮೦) ; ಮುಂತೆ ಪೆರುಮಳಲೆಂದು ಕುಜುಂಬರ್‌ ಗುಡಿಯ 
ನೆತ್ತೆ ಸಂತತಂ ಸರಿಜನಂ ನಲಿವುತ್ತೆ ಬೆಂಬತ್ತೆ (ನಂಬರ. ೧೧-೩೭). 
೨. ಕೊಠಾರಿ; ಉಗ್ರಾಣದ ಅಧಿಕಾರಿ: “ಕುಲುಂಬಂಗೆ ಪೆಸರೀಗ 
ಕೊಟ್ಟಾರಿಯೆಂದು” (ಕಶರ. ೧೨). [4 ತಮಿ. ಕುಜುಮ್ಪು] 
ಕುಜುಂಬೃ ಕುಜುಬ್ಬ (ನಾ). ಕುಂಬಾರ; ಗಡಿಗೆ, ಮಡಕೆ 
ಮಾಡುವವನು: *ಬಾಂಬಂ ಇ ಕುಜುಂ೦ಬಂ* (ಶಮದ, ಸರಿ. ೨). 
ಕುಯುಬ್ಯ : “ಬಾಂಬರೆನೆ ಕೋವರೆನೆ ಕುಜುಬರ್‌ 3 (ಕಬ್ಬಿ ಕೈ. ಕಿ. ೯೧). 
[೮ ಕುಂಬಆ?) 
15] ಕುಟುಂಬ "ಕುಲುವೈ' ನೋ. 
ಕುಉಂಬ್ಯ "ಕುಟುಂಬ್ಯು' ನೋ. 
ಕುಜುಂಬಕೋಟಿ (ನಾ). ರಕ್ತಕರಿಂದ ಕೂಡಿದ ಕೋಟಿ: ಕುಜುಂಬ 
ಕೋಟಿ ಪೋಗದ ಪಗೆ ಇಲ್ಲದೇಂ ಹಿರಿದಿಂ ಬಾಹುಬಳನ್ನಳಿದನ್ತೆ ಗಣ್ಣನ 
(ಕಇಆ. ೪-೨-೧೨೫ ; 1058). [ಕುಣುಂಬ್ಯ * ಕೋಟಿ, (ಆ ಕೋಂಟಿ)) 
ಕುಜುಂಬರಾಯ (ನಾ). ಕುರುಬರ ವಂಶಕ್ಕೆ ಸೇರಿದ ಅರಸು, 
ರಾಜ: ಮೊದಲೊಳ್‌ ಹರಿಹರೆ ಬುಕ್ಕರ್‌ ಮೊದಲೆನಿಸಿದರೆರಸುಗೆ 
ಗೆಯ್ದು ಪಸರಿಸಿ ಜಸಮಂ ಪದಪಿಂ ಕುಜುಂಬರಾಯರ್‌ ಪದಿಮೂವರ್‌ 
ಬರ್ದಿಲವೇಆ ಬಣ್ಣಂಬಡೆದರ್‌ (ಚಿಕವಿ. ೨-೧೩). 
[ಕುಜುಂಬ, 4 ರಾಯ] 
25] ಕುಯಿಂಬಿಡಿ (ನಾ). ಒಂದು ಬಗೆಯ ತೆರಿಗೆ (7): ಇರ್ವ್ವರುಂ 
ಸಲ್ಫಜ್ಜದರ್‌' ವಿಜಾರಸರುಂ ಪಲ್ಮಡಿಗೆ ಕುಜುಮ್ಬ್ಪಿಡಿವಿ ಟ್ಟಾರ್‌ 
(7) 
| ಕುಮಿಂಬಿತಿ, ಕುರುಬಿತಿ, ಕುರುಬಿತ್ತಿ, ಕುಲುಬಿತಿ, ಕುಲುಬಿತ್ತಿ 
| (ನಾ). ಕುರುಬ ಜಾತಿಯ ಹೆಂಗಸು; ಕುರುಬರವಳು : ಮೇರೆಡಿಗಿತಿ, 
ಕುಲುಂಬಿತಿ, ತೆಲುಂಗಿತಿ (ಶಮದ. ೨೦೮ ಪ್ರಯೋ). ಕುರುಬಿತಿ:; 
ಭೈರವನಿಗೆ ಮೊದಲನೆಯ ಹೆಂಡತಿಯಾದ ಪಾರ್ವತಿ ಇರುತ್ತ ಆತ 
ಒಬ್ಬಳು ಕುರುಬಿತಿಯಲ್ಲಿ ಅನುರಕ್ತನಾಗುತ್ತಾನೆಂದು ಆ ಪ್ರಾಂತದ 
ಜಾನಪದ ಗೀತೆ ತಿಳಿಸುತ್ತದೆ (ಜಾನಗೀ. ೬೯). ಕುರುಬಿತ್ತಿ : (6). 
ಕುಲುಬಿತಿ : ಗಿಡುಮರದ ಕುಣುಬಿತಿಯ ಜವ್ವನದಂತೆ ನುಡಿಯಲಜಕ 
ಯದ ಮುಗ್ಗೆಯಾಗಿರ್ದೆನವ್ವಾ (ವಚಶಾ. 1, ೨೪೨). ಕುಲುಬಿತ್ತಿ : 
ಅಂತದು ಪರಿಣತವಯಸ್ಕನಾಗಿಯಾ ಭಿಲ್ಲಪಳ್ಳಿಯ ಕುಜುಬಿತ್ತಿ ಕೌಸಂಬಿ 
| ಪುರಕ್ಕೆ ಮೊಸರ ಮಾಜ ಪೋಗೆ ತಾಂ ಬೆಂಬಟ್‌ಯೊಳ್‌ ಪೋಗಿ 
(ಪುಣ್ಯಾಸ್ರ. ೫-೪೩ ವ). [ಕುಜುಂಬ್ಯ * -ಇತ್ತಿ (ಆ -ಇತ್ತಿ)] 
ಕುಂಬು, ಕುರುಂಬು, ಕುರುಬ್ಬು, (ನಾ). ದ್ವೇಷ; ಅಸೂಯೆ: 
*ಅಸೂಯೆಯು ಕುಜುಂಬೆನಿಸುವುದು” (ಕಶರ. ೨೫); ನಿತ್ಯಬಿಂದುಗೆ- 
ಬೆಡಂಗು, ಕಡಂಗು ... ತಣುಂಬು, ಕುಜುಂಬು, ಕುಜುಂಬಂ (ಶಮದ. 
೩೬ ಪ್ರಯೋ). ಕುರುಂಬು : ಅನನ ಧೈರ್ಯವು ಅಪರ ಒಕ್ಕೆಟ್ಟನ್ನು 
ಮುರಿಯಿತು. ಅವರ ಕುರುಂಬನ್ನು ಹೆಚ್ಚಿಸಿತು (ಮೋಬಾದ. ೨೪). 
ಕುರುಬು,: ನಾನಾವ ಮಾಟ ಮಾಡಿದ್ದೇನೆ? ನನ್ನ ಮೇಲೇಕೆ ನಿಮ್ಮ 
ಕುರುಬು ! (ಜೆಂದುಟಿ. ೩೩). 
i [ದೇ. ॥ ಶಮಿ. ಮಲ. ಕುಜುಮ್ಬು] 


ಮೈ ಆರಿ. ೧೯೩೬, ೧೬-೧೪ ; ಸು. 450). 


| 
30 


40 


45 


ಕುಂಬು 


ಕುಜುಂಬ್ಳು, ಕುಖುಂಬ್ಯ (ನಾ). ಒಂದು ಬಗೆಯ ಪರ್ವತವಾಸಿ 
ಜನ: ಮಲೆ ತಲೆದೋಜದೆಂದುದನೆ ಕೊಟ್ಟುದಡಂಗಮಡಂಗಿ ಬಂದೊ 
ಡೊಕ್ಕೆಲಿಗವೆಸರ್ಗೆ ಪೂಣ್ಣುದು ಕುಜುಂಬು ತಣುಂಬದೆ ಮಿಕ್ಕ ಶತ್ರು 
ಮಂಡಲಿಕರೆ ಮಿ ತ್ರ ಮಂಡಳಿಕರಾದರ್‌ (ಪಂಸಭಾ. ೨-೯೦). 
ಕುಜುಂಬ್ಯ: ನಂಬಿಯಭಿನವ ತ್ರಿಯಂಬಕನೆಂದುಜಕೆ ನಂಬಿ ಪೆರ್ಗುಡಿ 
ಗಟ್ಟಿ ನಲಿದು ಮುಂಬಿನೊಳ್ಳುಣಿದ ಕುಜುಂಬರೆಂತೆಂತಾಡಿದೆಂ 
(ಭೈರಸೂ. ೨೫೬). (1) 

ಕುಲುಂಬುಗಾಅ(ನಾ). ಹಟಮಾರಿ; ಮೊಂಡುತನವುಳ್ಳವನು: (8). 

[ಕುಜುಂಬು, * -ಗಾಜ್ಕ (ಆ -ಕಾಅ)] 

ಕುಯಖುಂಬುಗೊಳಿಸು (ಕ್ರಿ). ಸಜ್ಜು ಗೊಳಿಸು; ಏರ್ಪಡಿಸು: 
ಪನ್ನೆರಡು ಯೋಜನಂ ನೀಳಂ ನವಯೋಜನದಗಲಮೆನೆ ಬಿಡಿಸಲ್‌ 
ಬೀಡಂ ನೆಲನೆಯ್ದದೆ ಪಡೆವಳ [ನಿನ್ನಿಂತು) ನೆಜಕೆಯೆ ಕುಜುಂಬುಗೊಳಿಸಿದ 
ನಾಗಳ್‌ (ಪಾರ್ಶ್ವಪು. ೧೦-೮೯). 

[ಕುಉುಂಬುಗೊಳ್ಳ್‌ *-ಇಸ್ಕು] 

ಕುಯಿಂಬುಲ್‌ (ನಾ). ಕುರುಚಲು ಹುಲ್ಲು; ಎತ್ತರ ಬೆಳೆಯದ 
ಸಣ್ಣ ಹುಲ್ಲು: ಕೆಯ್ವೊಲನೊಳ್‌ ಬೆಳೆದ ಕುಜುಂಬುಲ್ಲಂ ಕಿಚ್ಚು ಬಿಸುಡು 
ವಂತಿರೆ ಸೀತೆಯಂ ಬಿಡುನೆಂ ಎಂದೇ ಬಗೆದು (ರಾಮಾಶ್ವ. ೨೫-೨). 

[ಕುಜ್ಯು * ಪುಲ್‌] 

ಕುಜುಂಬೂರು (ನಾ). ಒಂದು ಊರಿನ ಹೆಸರು: ಕುಜುಮ್ಬೂರ 
ಮಹಾಜನಂ ನೂಣಿಣ್ಬರ್ಗ್ಗಂ ಪದಿನಯ್ದು ಗದ್ಮಾಣ ಪೊನ್ನ ಕೊಟ್ಟರ್‌ 
(ಎಕ. ೫, ಚಿಂತಾಮ. ೪೩-೧೫ ; 960). 

[ಕುಜುಂಬ್ಯು * ಊರ್ಕು (ಆ ಊರ್‌) 

ಕುಲುಕ (ನಾ). ೧. ಸಣ್ಣವನು; ಚಿಕ್ಕವನು; ಗಿಡ್ಡ: ಬಂದೊರ್ಬ 
ಕುಜುಕನಿದ ಬರೆದನೆನೆ ಕರಸಲವನನರಳುಕೆ ನಿಶ್ಶಂಕೆಯಿಂ ಬಂದನು 
(ವೀಕೈಪು. ೭-೪-೪೯). ೨. ಕ್ಸುಲ್ಲಕ; ಅಲ್ಪ: ಹಡಕಿಯ ಕೊಳಕಿನ 
ತೊಗಲ ಹೊದಿಕೆಯ ಹೋೊಲ್‌ಯೊಳಗೆ ಆಸಿ ಕಂಡಿಹೆನೆಂಬ ಕುಜುಕರ 
ನೋಡಾ (ಮೋಳಿಮಾ. ೩೩-೧೩೯). (ಕುಜ್ಮು + -ಕ್ಕ) 

ಕುಲುಕಲು, ಕುರುಕಲು (ನಾ). ಮೆಲುಕು ಹಾಕಿ ತಿನ್ನುವ ತಿಂಡಿ; 
ಹುರಿಗಾಳು: ಕತ್ತುರಿಯ ಸುಟ್ಟಿರಳ ಕುಜುಕಲನುಗೆ ಯ್ವರೇ 
[ಪಾಕಾಂ. ಸುಟ್ಟು ಆರಳಂ ಮುಕ್ಕು ವರೇ ನೆಜಕ್ಕಿ ನುರುಹಿ ಕುಜುಕಿದ 
ರುಂಟೆಯರಳನೆಆಕಿ ಕುಜ ಗರುಳಿಗರಳನಿಕ್ಕುವರೆ) (ಹ ಚಕಾ. ೮-೭೬). 
ಕುರುಕಲು : ಚಳಿಗಾಲಕ್ಕೆ ಏನಾದರೂ ಕುರುಕಲು ಇದ್ದರೆ ಚೆನ್ನು 
(ಕೂತಿ). "ಕುರುಕಲುತಿಂಡಿ' ಪರಾ. 

[ಕುಲುಕು (ಆ ಕುಲುಂಕು) * -ಅಲು (೮. -ಅಲ್ಫ್‌)] 

ಕುಯಿಕಿ, ಕುರಿಕ್ಕೆ, ಕುಲಕೆ, ಕುಜುಕ್ಕೆ, ಕುಳುಕ್ಕಿ (ನಾ). ಸಣ್ಣ 
ಹಳ್ಳಿ (?) : ಮೂಡ ಸೆಂಬಲತ್ತೂರ ಬೆಟ್ಟದ[ಕೆ]ಟಗಣ ಪೇರಲಸ್ವಿನ 
ತೆಂಕಣ ಕುಲುಕಿ (ಎಇ. ೫%, ೬೬-೫೭ ; 892). ಕುರಿಕ್ಸೆ: “ಕೊಪ್ಪಲು, 
ಕುರಿಕೆ, ಉಪಗ್ರಾಮ » (ನಮ್ಮನು. ೨೪೧). ಕಲಿಕಿಕೆ: ಗನ ೫x೫ 
ಉ ಕುಜಂಕೆ ಬರಾ « x * ತಂದು ತಂದೆಗೆ ಪರಾ (ಎಕ. ೩(8), ಬಾಗೇಪ, 
೧೦೫-೧; 15ನೆಯ ಕತ). ಕುಮಿಕ್ಕೆ: ಸಿದ್ಧೇಶ್ವರ ದೇವರ್ಗೆ 
ಕುಜುಕೆಯಿಂ ಬಡಗ ಮತ್ತರು ಒಂದು ಶೋಂಟಿ! (ಸೌಇಇ. 3-೬, 
೨೪೯-೮೯; 14). ಕನಿ ಯಿಕ್ಕಿ: ಸೀಯ ಮಂಗಲದ ಪೊಲಮೇರೆ 
ಇಸಾನದ ದೆಸೆ ನಡುಗಲ್ಲೆ ಅಮ್ಬಲ ತಿಣ್ನೆಯಿನ್ಲೆಂ ಕಾಯ್‌ ಪೇರೊಟಸ್ಕಿಯೆ 
ಅರಕೆಆಕೆಯೆ ಪಟ್‌ ಕುಜುಕ್ಕಿಯೆ (ಎಕ. ೫ (5), ಚಿಕ್ಕಬ. ೧೦೬-೬೭; 650). 

[+ ತಮಿ. ಕುಜ್‌ಚ್ಛಿ] 
ಕುಲುಕ್ಗು "ಕುಜುಂಕು? ನೋ. 


೧೯೯೬ 


ಕವಿ 


5 


43 


ಸಂಗಳ 


ಕುಲುಕುಯಂಮೆಟ್ಟು 


ಕುಜುಕ್ಕು (ನಾ). - ಕುಣುಕಲು: ಸ್ಮರಗುಣಿಸುವ ಸುದ್ದಗೆರೆಯೋ 
ಕುಜುಕುಗಳೋ ಎನಲೆಸೆದು ನಾಜಡಿನಜಂಗುರುಳೋಳಿಯಾ ಕೋಮಲೆಗೆ 
(ಶ್ರೀಪಾಲ. ೩-೬೫); ಲಕ್ಷ್ಮಣದೇವರು ತುಪ್ಪ ಪಂಚಾಮೃತ ಅಂದು 
ಅಡವಿಗಡ್ಡೆಗಳಿಂದು ಕರ್ಪೂರ ವೀಳ್ಕವಂದು ಕುಜುಕು ಇಂದು 
(ಕನಕ. ೧೨-೧), [ಆ ಕುಜುಂಕು] 
ಕುಣುಕುಂದಾಜ್ಜಿನಾಡು (ನಾ). ಒಂದು ದೇಶದ ಹೆಸರು: 
ಕುಜುಕುಂದಾಜ್ಜಿನಾಡ ನಾಲ್ಕಾವುಣ್ಣಂ ಜೋಳೆಗಾವುಣ್ಣನುಂ ಪಿರಿಯ 
ಸೆತ್ತಿಮಜ್ಜಲದ ಪುಣ್ಮಸರ್ಮ್ಮನುಂ (ಎಕ. 13% ನೆಲಮಂ. ೧-೧೮ ; 1029), 
(7) 
ಕುಜುಕುಗಡಲೆ, ಕುರುಕುಗಡಲೆ (ನಾ). ಶುರುಕುವ ಕಡಲೆ; 
ಹುರಿಗಡಲೆ : ಖಳರು ಕಂಡರೆ ಕುಜುಕುಗಡಲೆಯ ಮೆಲುವಕ್ಕೆ ನೀ 
ಹೋಗಿ ರಮಣಂಗೆನ್ನ ಹುಯ್ಕಲನು ತಿಳಿಯ ಬಿನ್ನವಿಸು (ಕೌಶಿರಾ.೧೧-೮). 
ಕುರುಕುಗಡಲೆ : ಕುರುಕುಗಡಲೆಯೆಂದರೆ ಮಕ್ಕಳಿಗೆ ತುಂಬಾ ಪ್ರೀತಿ 
(ರೂಢಿ). (ಕುಲುಕು; (೮ ಕುಲುಂಕು) + ಕಡಲೆ] 
ಕುಲುಕುಣಿಕೆ (ನಾ). ಕಿರುಬೆರಳು: ಕಆಯನಿವಂ ಪ್ರಾಯ 
ದೊಳಂದುಜದೆನ್ನಂ ನುಡಿವುದಳವೆ ಬಲ್ಬಿನೊಳೆನ್ಸೀ ಕುಜುಕುಣಿಕೆಗೆ 
ನೆಆಕಯ್ಕೆ ಪೊಚ್ಚಆನೊಳಿದೇಂ ಪೊಣರ್ದು ನೋಡಲಾಗದೆ ಕೆನ್ನಂ 
(ಬಂಹರಿ. ೧೦-೩೩). "ಕಿಲುಕುಣಿಕೆ' ಪರಾ. 
[ಕುಜ್ಯು + ಕುಣಿಕೆ) 
ಕುಉುಕುಮೆಟ್ಟು (ಕ್ರಿ).ಜ ಕುಚುಕುಲುಂಮೆಟ್ಟು: ಅಜದಾಡಿ 
ಮೆಅದಾಡಿ ಕುಜುಕುಮೆಟ್ಟುತ್ತಾಡಿ ಕರ[ಜಕಿ)ಕಂಠೆ ನಿಮ್ಮ ಭಕ್ತಿಯ 
ರಸದೊಳೋ ಲಾಡಿ (ಲಿಂಗಾರ. ೧೧-೨೧). 
[< ಕುಜುಕುಜುಂಮೆಟ್ಟು] 
ಕುಣಕುಳಿ (ನಾ). ಗೌರವಕುಗ್ಗಿಸುವವನು; ದೂಷಕ; ನಿಂದಕ : 
ಕುಳಿಪ್ರತ್ಕಯಕ್ಕೆ - ಪೋರ್ಕುಳಿ (ಸಾಕಾಂ. ಪುಜುಕುಳಿ) ಕುಜುಳುಳಿ 
ಪೆಂಕುಳಿ (ಕಮದ. ೨೦೩ ಪ್ರಯೋ)... [ಕುಲು? -ಕುಳ್ಳಿ) 
ಕುಖುಕುಯಿ "ಕುಲುಕುಲುಂ' ನೋ. 
ಕುಉುಕುಲುಂ, ಕುಜುಕುಜು (ಅ). ಅತಿ ಸಣ್ಣಗೆ; ನಿಧಾನವಾಗಿ; 
ಮೆಲ್ಲಗೆ. "ಕುಟುಕುಲುಂಮೆಟ್ಟು' ಪರಾ. ಕುಲುಕು: 
"ಕುಟುಕುಜುಮೆಟ್ಟು' ಪರಾ. [ಕಂಟ್ಕು * ಕುಲು] 
ಕುಜುಕುಯಿುಂಮೆಟ್ಟು, ಕುಲು ಕುಲು ಮೆಟ್ಟು (ಕ್ರಿ). ಬಹಳ 
ನಿಧಾನವಾಗಿ ಹೆಜ್ಜೆಯಿಡು; ಬಹಳ ಮೆಲ್ಲಗೆ ನಡೆ: ಭೋರೆಂದು 
ಸುರಿವ ಕೀಟ್ಮದದ ಪೂರದಿಂ ಕಾರ ಕಾವಣಮಂ ಜಂರುಾನಿಳೆನೊತ್ತು 
ವಂತೆ ಕುಜುಕುಜುಂಮೆಟ್ಟ ನಡೆಯಿಸುತ್ತುಂ (ಅನ ಂಪಫು. ೨-೨೯ವ). 
ಕುಜುಕುಜುಮೆಟ್ಟು : ಬಟ್ಟಿಗಾಣದೆ ದಿಜ್ಮೂಢರಾಗಿ ನಿಲಲುಂ 
ಸರಸರಸಿ ಪೋಗಲುಮಜ್‌ಯದೆ ಕುಜುಕುಜುಮೆಟ್ಟುತ್ತುಮಿರ್ಪಿನಂ 
(ಅರ್ಧನೇ. ೭-೪೪ವ); ಕನ್ನೆ ಯೆಗೆತ್ತು ಭಯಮುತ್ತು ಮತ್ತೊಂದು ರೂಪಾಗಿ 
ಕುಲುಕುಲುಮೆಟ್ಟಿ ಕಿಆದಂತರದೊಳ್‌ (ಲೀಲಾವ, ಆ-೨೮ವ) ;, ಮಜಕಿ 
ಯುತ್ತೆಳ್ಚಜುತುಂ ಕುಜುಕುಜುಮೆಟ್ಟುತ್ತಡಿಯನೆತ್ತಿ ತಾನೆಂದಿದಿಕೆಂದಅಕಿ 
ಯದೆ ಕಾಮವಿಕಾರಂ ನೆಣ ಪತ್ತಿ ಸುರೇಂದ್ರಮಂತ್ರಿ ದಡದಡಿಸುತ್ತಂ 
(ಗಿರಿಕ. ೬-೧೨) ; ಕಿಜಿದೆಡೆಯಂ ನಡವುತ್ತಂ ನಿಂದಿರುತಂ ಕುಜುಕುಟು 
ಮೆಟ್ಟುತ ಬರ್ಪವರಂ ಮಿಗೆ ಬಗೆವುತ್ತಂ . .. ನಡೆದಂ ಪಾಪಾತುರನು 
(ವೀರೇಚ. ೧-೨೪) ; ಮಿಜಮಿಅನಾದ ಮೈ ಹೊಳಹಿಂದ ತೆಟ್‌ಗಟ್ಟ 
ನಿಆಿಡೇಳ್ವ ಹೊಂಗಾಸೆಯಿಂದ ಕುಜುಕುಜುಮೆಟ್ಟ ರಂಗದೊಳು ತಂಪಿನ 
ಬಯಲ್ಲೊಆಕ ಹೊಳೆವಂತೆ ಹೊಳೆವರು (ಭರಚ. ೧೩-೧೦೧). 
[ಕುಜುಳುಜುಂ * ಮೆಟ್ಟು] 


ಕುಉಳುಉುಕಡಲೆ 


ಸುಜುಕುಜುಕಡಲೆ (ನಾ). ತಿನ್ನುವಾಗ ಕುರುಕುರು ಎಂದು ಶಬ್ದ 
ಮಾಡುವ ಕಡಲೆ; ಹುರಿಗಡಲೆ: ಹಜಕು ಹೋಳಿಗೆ ಲೇಸು ಮುಜುಕ 
ಹಪ್ಪಳ ಲೇಸು ಕುಜುಕುಜು ಕಡಲೆ ಬಲು ಲೇಸು ಪಾಯಸದ ಸುಜುಕು ; 
ಲೇಸು (ಸರ್ವಜ್ಞ. ೧೧೩೦). 

[ಕುಜುಕುಜು (೮. ಕುಜುಕುುಂ) + ಕಡಲೆ] 5 

ಕುಮುಕುಲುಗೊಳ್‌ (ಕ್ರಿ). ಸಣ್ಣಸಣ್ಣ ಹೆಜ್ಜೆ ಹಾಕು; ಮಂದ 
ಗಮನದಿಂದ ನಡೆ: ಲಜ್ಜೆಯಿಂ ಕುಜುಕುಜುಗೊಂಡು ಕಾಲ್ವಿಡಿದು 
ದೊಳ್ನಡೆಗಲಕ್ಕಿ ಮರಾಳನಾವಗಂ (ಧರ್ಮನಾ. ೩-೫೩). 

[ಕುಟುಕುಣಜು (ಎ ಕುಜುಕುಲುಂ) * ಕೊಳ್ಳ್‌) 

ಕುಜುಕುಜಿುಮೆಟ್ಟು “*ಕುಜುಕುಚುಂಮೆಟ್ಟು' ನೋ 

ಕುಜುಳೆ, "ಗುಲುಕು' ನೋ. 

ಕುಲಕೆ ಕುಲುಕಿ” ನೋ. 

ಕುಲುಕ್ಕಿ "ಕುಟುಕಿ' ನೋ. 

ಕುಖುಗಂಟು, ಕುರುಗಂಟು (ನಾ). ಸಣ್ಣಗಂಟು; ಚಿಕ್ಕಕಟ್ಟು: 
ಬಡವರ[ಮಾ]ರ ಪೆಂಪು ಮುಗಿಲೊಡ್ಡಜುತ ಕುಜುಗಂಟು ನಂಟು |15 
ಹಲ್ಕಡಿವಿನಯಂ ಪ್ರಪಂಚ ಪುರುಷಾರ್ತ್ವಮನತರ್ತ್ವಕಮೆಂಬ ನಾಡ 
ನಿಗ್ಗಡಿಗಳಗೆನ್ತು ಪೋಲಿಪೆನೋ ಕೇಶವದೇವನೊಳನ್ಮ ಮತರ್ತ್ತ್ಯರ 
(ಸೌಇಇ. 23೪, ೪೮-೫; 1152) ; ಕುಜುಗಡ್ಡಂ ಕುಜುಗಂಟು (ಶಮದ. 
೧೪೮ ಪ್ರಯೋ); ಕುಜುಗಂಟು, ಕುಡುಗೋಲ್‌ (ಶಬ್ದಾನು. ೮೭ ಪ್ರಯೋ). 
ಕುರುಗಂಟು : ಕುರುಗಂಟನಾಂತ ವಲ್ಯಲದಿಂ ಸುಂದರಿಯ ತನು|20 
ತನ್ನ ಕಾಂತಿಯ ಪೊರೆದುದು (ಶಾಕುಂತ. ೯-೧೯). [ಕುಜ್ಜು * ಗಂಟು] | 

ಕುಲುಗಡ್ಡ, ಕುರುಗಡ್ಡ (ನಾ). ಕುರುಚಲು ಗಡ್ಡ ; ಚಿಕ್ಕಗಡ್ಡ; 
ಮೋಟುಗಡ್ಡ : ಕುಜುಗಿಡಂ, ಕುಜುದಡ್ಡಿ, ಕುಜುಗಡ್ಡಂ, ಕುಜುಗಂಟು 
(ಶಮದ. ೧೮% ಪ್ರಯೋ) ; ಕುಜುಗಡ್ಡಂ, ಕುಜುಗಂಟು (ಶಬ್ದಾನು. ೩೬೯ 
ಪ್ರಯೋ). -ಕುರುಗಡ್ಡೆ : ಕುರುಗಡ್ಡದ ನಿಡುಮೂಗಿನ ಮಂದ್ರಧ್ವನಿಯ |25 
ಎತ್ತರದ ವ್ಯಕ್ತಿ (ಫನರು. ೩೦೧). [ಕುಜ್ಮು + ಗಡ್ಡ] 

ಕುಜುಗಣ್‌, ಕುರುಗಣ್‌, ಕುಲುಗಣ್ಣು (ನಾ). ಸಣ್ಣ ಕಣ್ಣು ; ಚಿಕ್ಕ | 
ಕಣ್ಣು : ಕುಜುಗಣ್‌”, ಕುಜುಗಯ್‌ (ಶಮದ, ಮ. ೧೮೪ ಪ್ರಯೋ). 
ಕುರುಗಣ್‌ : ಕುರುಗಣ್ಗಳಾಟಿವಿದೆನಿತೊಂದು ಚಂದವು (ಚಂದ್ರವೀ. 
೧೬೧-೮೪). ಕುಮಿಗೆಣ್ನು : ಕುಜುಗಣ್ಣು ಕೂನಬೆನ್‌ ಕಾಲ್‌ ಮಜ 80 
ಯಿಸುವುದು ಟೊಂಕ ಮುಜದ ಕತ್ತೆಯ ಕಾಲಂ (ಯಶೋಚ. ೨-೩೯). 

[ಕಲು + ಕರ್ಣ) 

ಕುಲುಗಣಿ (ನಾ). ೧. ಕುಗ್ಗಿದ ಸ್ಥಿತಿ: (೪). ೨. ಕಡಮೆಯಾದ | | 
ಅಥವಾ ಗಿಡ್ಡವಾದ ವಸ್ತು : (8). ೩. ಕುದಿತದಿಂದ ಅಥವಾ| | 
ಆವಿಯಾಗುವಿಕೆಯಿಂದ ಮಂದವಾದ ದ್ರವವಸ್ತು,--ಘನೀಭೂತ |55 
ವಾದ ವಸ್ತು : (8). ೪. ಉಣ್ಣೆಯ ಅಥವಾ ಕಂಬಳಿಯ ನೂಲು 
(ರೀವ). [ದೇ. ॥ ತಮಿ. ಕುಜುಗು, ಕುಆಕ್ಕಿ; ಮಲ. ಕುಲು, ಕುಆ3] | 

ಕುಮುಗಣ್ಣು "ಕುಟುಗಣ್‌ ' ನೋ. 

ಕುಲುಗೆಯ್‌ «ಕುಲುಗೆಯ್‌' ನೋ. | 

ಕುಜುಗಯ್ಯ "ಕುಜುಗೆಯ್ಯ? ನೋ. pe 

ಕುಯುಗಲಿ (ನಾ). ಅಲ್ಪ ಪರಾಕ್ರಮಿ; ಕುದ್ರ ಬಂಟ: ಪೊಜಗಣ | 
ಬಾಗಿಲ್ಲಾಪಿನೆ ಕುಜುಗಲಿಗಳ್‌ ನೆಆ್‌ದು ತಾಗೆ ಮುನಿದನಿಲಸುತಂ | 
(ನೀಮಿಪು. ೧೦-೧೦೦). [ಕುಲ್ಕು ೬ ಕಲ್ಕಿ] 

ಕುಜುಗಾಡು (ನಾ). ಚಿಕ್ಕಕಾಡು : ದರಿಯ ದಿಂಟಿಯ ಕುಜುಗಾಡ 
ಹಕ್ಕ ಲುಗಾಡ ಮರಗಾಡ ಬಲ್ಮೆಳೆಗಾಡ (ನಾಗಕು. ೧೩-೯). 

[ಕುಣ * ಕಾಡ್ಕು] 


45 


೧೯೯೮ 


ಕುಲುಜಂಗೆ 


|ಕುಲುಗಿಡ (ನಾ). ಕುರುಚಲು ಗಿಡ; ಸಣ್ಣಗಿಡ: ಕುಜುದಡಿ, 


ಕುಜುಗಿಡಂ (ಶಮದ. ೧೮೪ ಪ್ರಯೋ). [ಕುಲ್ಕು * ಗಿಡ (ಆ ಗಿಡು)] 

ಕುಲುಗಿಣ್ಣು (ನಾ). ಕಬ್ಬು, ಬಿದಿರು ಮೊದಲಾದುವುಗಳ ಕಾಂಡ 
ದಲ್ಲಿರುವ ಚಿಕ್ಕ ಗೆಣ್ಣು ; ಪರ್ವ: (8). 

[ಕುಲು + ಗಿಣ್ಣು (ಆ ಗೆಣ್ಣು)] 

ಕುಜುಗುಣಿ (ನಾ). ಮೋಟಾದ ಗೂಟ, ಕೀಲು (?) : ಉರಗೆ 
ನಾಳದ ಹೊರಜೆ ನವಸಾವಿರದೆ ಕುಜು [ಸಾ 8 ೦.ರಿ]ಗುಣಿಯಾಸುಗಳು 
ತುವೆರಡು ಮಡಿ ತೊಂಬತ್ತುವೊಂದುಸಹಸ್ರದರ್ಧವದು ಪರಿಯ 
ನೊಗನದಣನಿತು ಸಂಖ್ಯೆಗೆ ಸರಿಯೆನಿಸ ಮೇಲಚ್ಚು ಮಂಗಳತರವೆನಿಪ 
ನವರತ್ನರಚನೆಯ ಚಿತ್ರರಥವೆಂದ (ಕುವ್ಯಾಅ. ೭-೬೪). 

[ಕುಜ್ಯು 4 ಗುಣಿ] 

ಕುಲುಗೆಯ್‌, ಕುಳುಗಯ್ಯ, ಕುಲುಗೆಯ್ಯಿ (ನಾ). ೧. ಸಣ್ಣಕ್ಕೆ; 
ಗಿಡ್ಡಕ್ಕೆ: (ಕಿ). ೨. ರಥದ ಮುಂಭಾಗ: *ಅಪಸ್ಯರಃ, ರಥಾಗ್ರಂ 
-ಈ ೨ ಕುಜುಗೆಯ್‌ [ಪಾಳಾಂ. ಕಿ. ಯ್ಕಿ]” (ಹಲಾಯು. ೭೪-೨೯೪); 
*ಅಕ್ರೋಗ್ರಮೆನೆ ಕೀಲಪಸ್ಕರಂ ಕುಜುಗೆಯ್‌” (ಮಂಗರಾ. ೮೪-೨೫). 
ಕುಜುಗಯ್‌ : ೧, *ಕುಜುಗಿಡಂ . . . ಕುಜುಗೆಯ್‌* (ಶಮದ. 
೧೮೪ ಪ್ರಯೋ). ಕುಯುಗೆಯ್ಯಿ: ೨. ಮೇಲಿನ ಹೆಲಾಯು 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಕುಜ್ಮು + ಕೆಯ್‌,] 

ಕುಣುಗೆಯ್ಯ, ಕುಳುಗಯ್ಯ (ನಾ). ಸಣ್ಣ ಕೈಯುಳ್ಳವನು; 
ಮೊಂಡುಗೈಯವನು; ಮೋಟುಗಯ್ಯ: ಮೆನ್ಸಿಡಿಯಂ ಕುಣುಗೆಯ್ಯಂ, 
ಬಿಸುಗದಿರಂ (ಭಾಷಾಭೂ.೧೩೧ ಉದಾ). ಕುಜುಗಯ್ಯ: ಕುಜುಗಯ್ಯಂ, 
ನಿಡುದಲೆಯಂ (ಶಬ್ದಾನು. ೯೭ ಪ್ರಯೋ). [ಕುಜುಗೆಯ್‌ + -ಅ್ಯ) 

ಕುಯಿಗೆಯ್ಯಿ "ಕುಟುಗೆಯ್‌' ನೋ. 

ಕುಜಂಗೋಡು "(ಕುಲುಂಗೋಡು' ನೋ. 

ಕುಜುಗೋಲ್‌ (ನಾ). ಸಣ್ಣಕೋಲು; ಕಿರುದಡಿ: ಅಗ್ರಜಂ ಶರಧಿ 
ಯೊಳು ಮಡಿಯೆ ತಮ್ಮಂ ಅತಿಭಾಧೆಯಿಂ ಬೇಡೆ ಧನವನವರಣ್ಣನಾಕೃತಿ 
ಯೊಳ್ಳೆತಂದವನ ಭಕ್ತಿಯಾಕುಜು [ಪಾಠಾಂ. ತರು] ಗೋಲೊಳತನುರಿಪು 
ಸದೆದು ಬಯಲಾಗೆ ಮೆಜಕಿದಾ ಶಿವಬ್ರಿಯ ನಾಚಿಯಡಿಗೆ ಶರಣು 
(ಭಾವಚಿಂ. ೬-೬). [ಕುಜ್ಮು + ಕೋಲ್‌] 

ಕುಜುಚಾಳ್‌ (ನಾ). ಸಣ್ಣ ಆಳು; ಗಿಡ್ಡ: ಕೆಲರ್‌ ಕುಜುಚಾಳ್ಗಳ್‌ 
ಕೆಲರ್‌ ನಿಡುಮೊಗದವರ್‌ (ಅದ್ಭುತ. ೪೨-೨೨), [ಕುಜುಚು + ಆಳ್‌] 

ಕುಲುಚು, ಕುರಚಿ, ಕುರುಚು, ಕುಟುಜ್ಕುಕುಜುಜೆ (ನಾ). ೧. ಸಣ್ಣ 
ದಾಗಿರುವಿಕೆ; ಕುಳ್ಳಾಗಿರುವಿಕೆ. (ಗು). ೨. ಸಣ್ಣ ದಾಗಿರುವ; ಚಿಕ್ಕು; 
ಗಿಡ್ಡ: ಕುಟುಚಾದ ಕಿವಿಗಳಿಂ (ಸೌಗಂಧಿ ೧೨೮-೨೦). "ಕುಲು ಚಾಳ್‌' 
ಪರಾ. ಕುರಚಿ: ೨. "ಕುರಚಿಕಾಡು' ಪರಾ. ಕುರುಚು: 
೨. "ಕುರುಚುಕಾಡು' ಪರಾ. ಕುಣಜುಜುು: ೧. *ಕೂನೆಂದು 
ಕುಜುಜು'' (ಕವಿಕಂ. ೨೦೪). ೩. ಗಿಡಗಂಬಗ ಳ ಸಮೂಹ; 
ಪೊದರು: ಮದನಿಯ ಪೊಸಮಾಲೆಗಳ ಮೆಳೆಗಳಿಂದರ್ದುಗಂಚಿಯ 
ಕುಲುಜಂಗಳ ಕಳೆಗಳಿಂ (ಉದ್ಭಟ. ೫-೨೨). ಕುಮಿಜೆ: ೩. ಪಕ್ಷಿಗಳು 
ಲತೆ ಗಿಡು ಕುಟುಜೆ ಪುಳುಪಾವು ಪಲ್ಲಿ ಗಳು ಲೆಕ್ಕವಿಲ್ಲದೆ ಕಣ್ಣೆ ಪಸರಿಸುತ 
(ಶಂಕದಾ. ೫-೧೫).  [ಕುಜ್ಮು * -ಚು. / ತೆಲು, ಕುಣುಜು) 

ಕುಯುಜಂಗೆ, ಕುಲುಜಂಘೌ (ನಾ). ಸಣ್ಣಹೆಜ್ಜೆ ; ಚಿಕ್ಕ ಪಾದ: 
ಎಲ್ಲಿಗೆಯ್ದುವೆವೆಲ್ಲಿ ಹೋಗುವೆವದೆಲ್ಲಿ ಸಾರುವೆವೆನುತ ಕಳವಳದಲ್ಲಿಮಿಗೆ 
ಕುಜುಜಂಗೆ [ಪಾಠಾಂ.ಫೆ]ಯಂ ನಿಡುಜಂಘಿಗಳನಿಡುತ (ಬಸಪು.೨೫-೩೧). 
ಕುಲುಜಂಘೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ, (ಕುಚ್ಚು 4 ಜಂಗೆ) 


ಕುಲುಜಂಘೆ 


ಕುಮುಜಂಘೆ "ಕುಟುಜಂಗೆ? ನೋ. | 

ಕುಮಿಜು "ಕುಜುಚು' ನೋ. 

ಕುಲುಜೆ ಕುಲುಚು' ನೋ. 

ಶುಲುಟ (ನಾ). ಹುಡುಗ; ಕಿರಿಯ: ಆ ಬಾಳಿಂಗೆ ಉಳ್ಳ ಹೊಲೆ 
ಯಾಳು ಹೆಣ್ಣಾಳು ಗಂಡಾಳು ಕುಖಟಿಗಳು ಸಹ ಜನ ಆ ಯಾಡು. 
ನಡದು ಬಹುದು (ಸೌಇಇ. ೪೧೭-೧೦ ; 1877), 


es 
[ಕುಖಂಟ್ಯು + -ಅ,] | 
| 
| 


13-11, 


ಸುಲುತ್ತ ಕುಂಟೆ "ಕುಲಾತಕುಂಟಿ' ನೋ. 
ಕುಣುದಡಿ (ನಾ). ಸಣ್ಣ ಬೆತ್ತ ; ಚಿಕ್ಕದೊಣ್ಣೆ (?) : ಕುಜಂದಡಿ, 
ಕುಜುಗಡ್ಡ ೦, ಕುಜುಗಿಣ್‌' (ಶಮದ, ಮ. ೧೮೪ ಪ್ರಯೋ). 
[ಕುಲು + ದಡಿ] 
ಕುಲುದಡ್ಡಿ (ನಾ). ಕುಳ್ಳು ತಡಿಕೆ; ಗಿಡ್ಡ ತಡಿಕೆ (7): ಕುಜುದಡ್ಡಿ, 
ಕುಜುಗಡ್ಡ ೦ (ಶಮದ. ಮ. ೧೮೪ ಪ್ರಯೋ).  [ಕುಜ್ಕು 4 ದಡ್ಡಿ] 
ಕುಜುದಜಕಿ (ನಾ). ಚಿಕ್ಕಚೂರು ; ಸಣ್ಣನುಚ್ಚು, --ತರಿ: | 
ಕುಜುದಜ್‌, ಕುಜಂಗಯ್‌: (ಶಮದ. ೧೮೪ ಪ್ರಯೋ). 
[ಕುಜ್ಜು * ತ್ಕ] 
ಕುಖದಾರಿ (ನಾ). ಕಿರುದಾರಿ; ಚಿಕ್ಕಹಾದಿ: ಅದಅರಿಂದೆ ಕುಜುದಾರಿ 
ವಿಡಿದಾಯ್ತು (ಆಂತಿಗೊ. ೧೧-೨೧೪). 
ಕುಣುದೆಲಅಕ "ಕುಜೂದೆಜಟ್‌' ನೋ. 
ಕುಲುಜೊಡೆ (ನಾ). ಗುಜ್ಜು ತೊಡೆ; ಗಿಡ್ಡತೊಡೆ: ಕಂಬುಗ್ರೀವದ |20 
ಕಲ್ಯಾಣಿ ಪೇರುರದ ಪಾರಿಜಾತೆ ಕುಜುದೊಡೆಯ ಕಾಮಧೇನು 
ಮೃದುತಳದ ಮಂದಯಾನೆ (ಉದ್ಭಟ. ೫-೫೩ ವ). 
[ಕುಜ್ಜು + ತೊಡೈ] 
ಕುಲುಪಕೆಅ್‌' (ನಾ). ಒಂದು ಕೆರೆಯ ಹೆಸರು; 
ಕುಟುಪಕೆಜ್‌ (ಇಆ. ೪11, ೩೦೨-೩೪; 694). 
[ಕುಜುಪ್ಯ + ಕೆಟ್‌] 
ಕುಜುಪಾಟ (ನಾ). ಗುರಿಯಿಟ್ಟು ಹೊಡೆಯುವುದು: ಆ ಕುವರ 
ನೀಡಿನ ಕುಜುಪಾಟವನೇನ ಪೇಳುವೆನು (ಕುರಾಸಾಂ. ೩೧-೧೧೧); | 
ಭಯನೆತ್ತ ಣದೆತ್ತಣದಾರ್ತರಾದ್ರಮಾ ತನುಸುಖದಾಸೆಯೆತ್ತಣದು ತೀವ್ರ | 
ಪರೀಷಹಮೆತ್ತ ಮೋಹಮಲ್ಲನ ಕುಜುಪಾಟವೆತ್ತ ಪಲವುಂ ಕೊಸಜಕೀಕ|30 
ಪರಾಜಿತೇಶ್ವರಾ (ಅಪಶ. ೭೮); ಕೋಟಿಯೊನಲಿಯಂತಾದುದಂಬಿನ 
ಕುಜುಪಾಟವನೇನ ಹೇಳುವೆನು (ನಾಗಕು. ೧೦-೨೬) 
[ಕುಜುಪು (ಆ ಕುಜಕಿಪು) + ಆಟ] 
ಕುಲುಪಿಡು "ಕುಟುಪಿಡು') ನೋ. | | 
ಕುಉುಪು "ಕುಅಪು' ನೋ. |. 
ಕುಲುಪುಗೊಳ್‌, ಕುಲುಹುಗೊಳ್‌ (ಕ್ರಿ). ಗುರುತಿಸು; ಲಕ್ಷಿಸು; | | 
| 
| 


[ಕುಜ್ಯು + ದಾರಿ] 


ತತ(ತಃ) 
23! 


ಗಮನಿಸು : ಗಿರೀಶ್ವರಂ . . . ನಾರದ ಮುನೀಶ್ವರನಜುಪಿ ಪೋದುದಂ | 
ಕುಜುಪುಗೊಂಡು (ಗಿರಿ ಕ್‌ ೫-೯ ವ); ಎಮ್ಮಯ ಠಾವುಗಳೆಂದು 
ಕುಜುಪುಗೊಂಡು (ದಶಕು. ೧-೩೪); ವಸಂತಕನವಳ ಮಗಳಿರವಂ | 
ನಿರವಿಸಿ ಕುಜುಪುಗೊಂಡು (ಟಕವಿ. ೬-೧೧೦ ವ). ಕುಜುಹುಗೊಳ್‌ : 
ಐಕ್ಕಂಗೆ ಕುಜುಹುಗೊಂಬುದಕ್ಕೆ ಮುನ್ನವೆ. ನಿರಾಳ I ತ್ತ 
೨೮೨-೫೦) ; ಅಜಕಿಯದಆಸಿ ಮದು ಮುಗಿ ಕುಜುಹುಗೊಂಡೆ 
(ಪಾಕಾಂ. ಗೆಟ್ಟಿ]ನೆನ್ನ ಗುರುವೆ (ಹಂಪೆರ, ೭-೨೧); ಅಜಸಿಹೊಗಲಾ 
ಮ್ನ್ನಾಯ ನಿಕರಕೆ ತೆಆಹುಗುಡದ ಪರಸ್ವರೂಪನು ಕುಜುಹುಗೊಂಡರೆ 
ಮಂದಿವಾಳನೆ (ಕುವ್ಯಾಭೀ. ೭-೧೬). 
[ಕುಜುವು (ಎ ಕುಜವು) 4 ಕೊಳ್‌] 


| 
«5; 
| 
| 


ರ ೯೯೯ 


ಕುಖುವ 


೩ 


ಕುಖುಪುನೇಟಕ್‌ (ಕ್ರಿ). ೧. ಗುರುತನ್ನು ಹೇಳು; ಲಕ್ಷಣವನ್ನು 
ಹೇಳು : ನವಭೂತಭಾಷೆಯಿಂ ಕುಜಂಪುವೇಬ್ದು ತಾಮಡ್ಮ ಗವಿತೆಯಂ 
ಮಾಡಿ (ಗದಾಯು. ೪-೪೧). ೨. ಸಂಕೇತಸ್ಥಾನವನ್ನು ಹೇಳು: 
ವಿರಾಟ, ನಾಟಕ ಶಾಲೆಯನೆ ಪೂರ್ವಸೂಚಿತಕ್ರ ಮದೊಳ್‌ ಕುಜುಫು 
ವೇಟ್ದುಂ (ಪಂಪಭಾ. ೮-೭೩ವ) ; ತಡೆದೆ ವಂಚಕ ಕೂರ್ತ್ತನೊಲ್ಕುಜುಪು 
ವೇಟಕ್ಲಿಲ್ಲಿರ್ದೆ (ಕಾದಂಪೂ. ೩೨೩). 

[ಕುಲುಪು (೮. ಕುಜ ಫು) * ಪೇಟ್‌] 

ಕುಖುಪೊಂದು (ಕ್ರಿ). ಕುರುಪನ್ನು ಹೊಂದು; ಗುರುತನ್ನು ಪಡೆ: 
ಮಿಜುಗುವ ಕಜಕಿಮಜಕೆಯಿಲ್ಲದ ಕುಜುಪೊಂದದ ಸೂಕ್ಷ್ಮರೂಪನಂ 
ಜಾನಿಸಿದಂ (ಶಬಶಂ. ೨-೯೫). [ಕುಜುಪು (೮ ಕುಣಿಫು) + ಒಂದ್ಯು) 

ಕುಮಿಬ್ಬ "ಕುಟುಂಬ ನೋ. 

ಕುಯುಬ್ಯ "ಕುಟುಂಬ್ಕ' ನೋ. 

ಕುಯಿಬಾಣ, ಕುರುಬಾಣ (ನಾ). ಒಂದು ಬಗೆಯ ಬಾಣ; ಚಿಕ್ಕು 
ಬಾಣ (?) : ಸಿಂಗಾಡಿಯ ಕುಜುಬಾಣದೊಳಗೆ ಮಿಗೆ ಸಂಗಡಿಸುತ 
ಲೌಡಿಯನು ಹಿಂಗದೆ ಪಿಡಿದು ನೋಡಿದನು ಖಾನರ ಬಲುಜಂಗುಳಿಯನು 
ರಾಮನಾಥ (ಕುರಾಸಾಂ. ೨೦-೩೭). ಕುರುಜಾಣ: ಆಗ ಯುದ್ಧ 
ರಂಗದಲ್ಲಿ ಬಳಸುತ್ತಿದ್ದ ಸಾಮಾನು ಸರಕುಗಳಲ್ಲಿ ಮತ್ತು ಆಯುಧ 
ಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಕೊಟ್ಟಿದೆ ; ಗುದಿಗೆ, ದಡಿ... 
ಪಾಶಾಂಕುಶ, ತರವಾರಿ, ಕುರುಬಾಣ, ದಾಬೆ, ಕೃಪಾಣ(ನಂಜುಂಡ.೧೩೧). 

(ಕುಲು * ಬಾಣ] 

ಕುಜುಬಿಕಿ "ಕುಅುಂಬಿತಿ? ನೋ. 

ಕುಯುಚಿತ್ತಿ "ಕುಲುಂಬಿತಿ' ನೋ. 

ಕುಜುಬುವಾಡು (ನಾ). ಕುರುಬರ ಹಾಡು (?) : ಬೀದಿವಾಡಿಗೆ 
ತಾರೆಲೆಲೆ ತಾರೆಲೆಯೆಂಬ ವೋದಿಂಗೆ ಕುಜುಬುವಾಡಿಂಗೆ ಗಿಜುಗಟಿಯು 
ಮೊದಲಾದ (ಎಕೋಪು. ೧-೩೩). 

[ಕುಜುಬ್ಯು (ಆ ಕುಣುಂಬ್ಯ) * ಪಾಡ್ಕು) 

ಕುಯುಮನೆ (ನಾ). ಸಣ್ಣ ಮನೆ: ಕುಣುಗಡ್ಡಂ, ಕುಜುಗಂಟು, ಕುಜು 
ಮನೆ (ಶಬ್ದಾನು. ೩೬೯ ಪ್ರಯೋ). [ಕುಜ್ಕು + ಮನೆ] 

ಕುಜುಮೆಂದುರ್‌ (ನಾ). ಒಂದು ಊರಿನ ಹೆಸರು: ಪರ್ವೈಯಲ 
ಕುಜುಮೆನ್ಹುರ ಪೆರ್ಮ್ಮಾನಡಿ ಗಾಮುಣ್ಣಜ್ಜಣಿಗಂ (ಎಕ. 1೪, ಹೆಗ್ಗಡ. 
೧೦೩-೧೧ ; 910). [?1 

ಕುಲುವ್ಯ, ಕುರುವ, ಕುರುವೈ, ಕುರ್ವ, ಕುಲವ, ಕುಲುಂಬ್ಕ, 
ಕುಲುವ್ರು (ನಾ). ೧. ನೀರಿನಿಂದ ಸುತ್ತುವರಿದ ಪ್ರದೇಶ; 
ದ್ವೀಪ; ನಡುಗಡ್ಡೆ; ಅಂತರಿೀಪ; “ಅಂತರೀಪಮೆಂಬುದು 
ಸುತ್ತುಂಗಡಲ ಹರಿದ ಕುಜುವಂ? (ಹಲಾಯು. ೧೧೦-೪೮); 
“ ಅಂತರೀಪಂ ನೀರ ನಡುಕುಲುವಮೆನಿಸಿಕ್ಕುಂ” (ಮಂಗರಾ.೧೨೩-೧೩); 
ಪುಟ್ಟಿದಂ ಭಾಸುರ ತೇಜೋಭಾಸಿ ಸಿಂಧೂನದಿಯ ಕುಜುವದೊಳ್‌ 
ಸಿಂದನೆಂಬ ಕುಮಾರ (ಎಇ. 111, ೨೩೨-೧೨; 1070); ನದೀಪತಿಯೊ 
ಳೊಂದು ಕಿಜ್‌ದಾನುಂ ಕುಜುವಮಿರಲ್‌ ಅದಜ ಸಮಾಪದೊಳ್‌ 
(ನೀಮಿಫು. ೪-೧೦೭ ವ); ಕುಲವು ಯದುಕುಲ ರಾಜ್ಯವೇ ಕಡಲೊಳ 
ಕುಜುವ ನಿನ್ನೋಟಗುಳಿತನ ದಳವ ಮಾಗಧ ಕಾಲ ಯವನರು ಬಲ್ಲರು 
(ಕುವ್ಯಾಸ. ಜನವವಿಲ್ಲದುದೊಂದು ಕುಜುವವ ಸಾರ್ದು 
ಮೂಟುದಿನ ವಿನುತನಿರ್ದನು (ಸಾಳ್ವಭೂ. ೭-೪೭). ೨. ದಿಬ್ಬ; 
ಗುಡ್ಡೆ ; ದಿಣ್ಣೆ: ಮೂಡಲು[ಹೊ)ನ ಕುಜುವದಲ್ಲಿ ತೋಂಟ (ಸೌಇಇ. 
೫1-11, 1124) ; ನಡುವಣ ತುಂಬಿನ ಹಿರಿಯ ಕುಜುವದ 


ಮಾಡಲೇರಿಯ ತೋಟಗದ್ದೆ (ಎಕ. ೩1, ಹೊಳಲೈ. ೨೨೧-೧೪; 


೮-೩೫); 


೧೭೫-೩೬ ; 


1240). 


ಕುಳುವ್ಮ 


ಕುರುವ: ೧. ಕಡಲ್‌ ಪೊಯ್ವ ಆ ಆಯಸಕುರುವಮನ್‌ ಬಳಸುತ್ತ 
ತೇಲಾಡುತಿರ್ಪನ್‌" (ಪಾರಸಿ. ೧೩-೩೦೮); ಈ ಕಡಲ ಕುರುವದಲ್ಲಿ 
ನಾನಿರುತ್ತಿರುವಾಗ (ಬಿದುರೆ. ೧೪೯). ೨. ಕುರುವಗಳನೊಳಕೊಂಡ 
ಧರಣಿ ರನ್ನೆಗಳ ಮಳೆಗರೆದೊಡಂ ಸಂತಸಮನೀಯದೀಗ(ದಿಲೀಚ.೧-೫೫). 
ಕುರುವೈ :೧. *ಕುರುವೆ- ನಡುಗಡ್ಡೆ? (ಜಾನಕೋ. ೩೯). ಕುರ್ನ:|1 
೧. ಪಡದರನಗಲ್ಬುಕ್ಕುಜೊಜೇಯೆಡೆಗುರ್ವವನಡರ್ದರ್ಭಕನ ಮಾಳ್ಕೆಗೆ 
ಸಂದೆ (ಸೊಬಸೋ. ೧೫-೧೩೧) ; ಅದಕೆ ಸಲುವ ಕುರ್ವಗಳ[ಹಿ]ರಿಯ 
ಕುರ್ವ[ಯೆ]ಕ್ಕೆ ಕುರ್ವ (ಸೌಇಇ. 1೪, ೨೫೫-೧೧; 1513); ಸಾಗರದ 
ನಡುವೆ ಕುರ್ವಕೆ ವರಹಯಂಗಳತಿವೇಗದಿಂದೈದಲ್‌( ಚೈ ನಿಭಾ, ೩೨-೨೫). 
ಕುವ: ೧. ಮಂದರದ ತೆಂಕಣ ಕುಅವದೊಳ್‌ ಮೂಜು ಪಳಿತೋಪ | ಃ 
ಮಾಯುಷ್ಯರಾಗಿ ಪುಟ್ಟದರ್‌ (ಸಂರಾಮಾ. ೧೬-೭೧ ವ) ; ಮಂದರೆ 
ದಿಶಾನದುತ್ತರೆ ಕುಜವದೊಳು (ಶಾಸ್ತ್ರ ಟೀ. ೨೯-೩). ೩. ಧಾರಾಪೂರ್ವಕ 
ವಾಗಿ .., ಕಪ್ಪುರನ ಕುಜವದೊಳಗೆ (ಎಕ. ೪1, ಕಡೂರು. ೧೪೮-೫೫ ; 
1202). ಕುಮಿಂಬ್ಮ: ೨. ವಾಸ್ತು ನಿಭಾಗಕ್ಕೆಡೆಯಿಲ್ಲದೆ ಕುಟುಂಬ 
ಗಳೊಳ ಬೀಡಂ ಬಿಡಿಸಿದಾಗಳ್‌ (ಆದಿಪು. ೧೨-೬೮ ವ). ಕುಯುವ್ರು :|15 
೨. ಕುಲುವಿನೊಳಗೆ ಬಯಿರ ಕಣಗಿ ಹನ್ನೆರಡು ಮೂಡೆ (ಕಣ. 111, 
೬-೧೭ ; 1348), [ದೇ. ॥ ತಮಿ. ಕುಜಕ್ಥಿ] 
ಕುಜುವೈ (ನಾ). ಒಂದು ಮನೆತನದ ಹೆಸರು: ಗುರುಗಳ ಮಗಳು 
ಕುಣುವರ ಬಾಗಿಯಕ್ಕದೇವರ ಗರ್ಬ್ವಗ್ರಿಹ ಸೊಖನಾಸಿಯ ಕೆಲಸಕ್ಕೆಂದು 
ಕೊಟ್ಟ ಗದ್ಮಾಣ ೧೫ (ಸೌಇಇ. xx, ೮೪-೫೨; 1123). [?) 20 
ಕುಉುವಜ್ಜೆ (ನಾ). ಸಣ್ಣಹೆಜ್ಜೆ; ಚಿಕ್ಕಪಾದ : ಕುಜುವಜ್ಜೆಗಳ 
ಫಣಫಣನಿಟ್ಟು ಬೇಜಕೊಂದು ಮುಜುಕದಿ ನಡೆದುದಾ ತುರಗ (ಭರಚ. 
೨೯-೩೩) ; ಕುಜುವ [ಪಾಠಾ ತಫಿಜಾಪೆ]ಣಜ್ಞೆಗಳಿಡುತೆ ಮಲುಹಣಂ 
ನಡೆತಂದಂ (ವೃಷವಿ. ೨೯-೮೬) [ಕುಜ್ಮೂ + ಪಜ್ಜೆ] 
ಕುಯಿವಡಿ (ನಾ). - ಕುಚುವಜ್ಜೆ : ಕುಳಿಶ ಸಮಪಾಷಾಣನಿಕರಂಗಳಂ | 25 
ಮೆಟ್ಟಿ ಲಳುಕಿ ಕುಜುವಡಿಯಿಡುತ್ತಂ ಬಳಲುತ್ತೆ ಬರ್ಪ ವೃದ್ಧರ್ಕಳಂ 
ಕೈವಿಡಿದು (ಆರಾಚ. ೬-೩೦). [ಕುಜ್ಯು + ಅಡಿ] 
ಕುಜುವಡ್ಡಿ (ನಾ). ಸಣ್ಣಮಡಿ; ಒಗೆದ ಚಿಕ್ಕ ವಸ್ತ್ರ: ಎಸೆಯೆ|. 
ಜಲದೇವತೆಗಳ್‌ ನಿಜಠಕಿವಿಡಿದುಡಲ್‌' ನಿವಿರ್ಚಿದ ಕುಜುವಡಿಯ 
ತರಂಗದಂತೆ ಬಂಬಲ್ಹೆರೆಗಳ* (ಪಂಪಭಾ. ೫-೫೭) ; ಕುಲುವಡಿಯಂಂ 
ಪಡೆದೆನೆಂದಿರ್ಪ ಕಳ್ಳನಂತಪ್ಪರ್‌' (ಸುಕುಮಾ, ೭-೨೭ ವ). 

[ಕುಜ್ಜು * ಮಡ್ಡಿ] 
ಕುಯುವಡೆ (ನಾ). ಚಿಕ್ಕಸೇನೆ; ಸಣ್ಣದಂಡು; (ಶಮದ. ಕಿ. ೨೧೮). 
(ಕುಜ್ಕು * ಪಡೆ] 
ಕುಲುವತ್ತಿ "ಕುಜುವರ್ತಿ? ನೋ. 


ಐ 


30 


ಅಂಕನಾಥನೆಸರಿಂ ಅಂಕವಲ ತಳವಿರ್ಶ್ರಿ ಕೊತ್ತಸಿ ಕುಜುವನಿಗೆ ಈ ಹಳ್ಳಿ | 
ಮಾಂಧಾತ ಚಕ್ರಪರ್ತ್ಮಿ ಬಿಟ್ಟಿಧರ್ಮ (ಎಇ. 2೧೭1, ೨-೫೬ ; 1260). (2) 
ಕುಲುವರ್ಶಿ, ಕುಚುವತ್ತಿ(ನಾ). ಒಂದು ಊರಿನ ಹೆಸರು. 0 ಈಗಿನ 
ಬಳ್ಳಾರಿ ಜಿಲ್ಲೆಯ ಕುರುವತ್ತಿ: ಕುಜುವರ್ತೀಯೊಳ್ಳರಮಯೋಗ |40 
ನಿಯೋಗದೆ (ಎಕ. ೪1, ಶಿಕಾರಿ, ೧೩೬-೬ ; 1068). ಕುಯುವತ್ತಿ : 
ಪೆಜಾಯದ ಕುಜುವತ್ತಿ ಬೇಡಗಾವುಣ್ಣನುಂ (ಮೈಆರಿ. ೧೯೩೫, 
೧೭-೧೨ ; 1010) ; ಕುಜುವತ್ತಿಯ ದಕ್ಷಿಣಂ ಸ್ವಪೂರ್ವಮೂಂವತ್ತಜು 
ಮತ್ತರು ಕೆಂಮೊಗೆಯಂ (ಸೌಇಇ. 1%-1, ೩೩೭-೧೦ ; 1220). [1] 


೨೦೦೦ 


135] 
ಕುಲುವನಿಗೆ (ನಾ). ಒಂದು ಬಗೆಯ ತೆರಿಗೆ: ಮಹಾದೆ ವರಿಗೆ] | (ಜೈಮಿಭಾ. ೬-೪೯). 


ಕುಜುಹುತೋಲು 


ಕುಜುವಳ್ಳೆ (ನಾ). ಸಣ್ಣ ಹಳ್ಳ; ಚಿಕ್ಕಕಾಲುವೆ : ಆ ರಾಮಸ್ಸೆನ್ಯಕ್ಕೆ 
ನೆಟ್ಟನೆ ದಾಂಟಲ್ಕುಜುವಳ್ಳ ಮಾಯ್ತು ನಗುವುದಾ ವಾರಾಶಿಯಂ 
ಪೇರಗಟೋ (ಶಾಂತೀಶ್ವ. ೧೩ 4೧). [ಕುಟ್ಕು * ಪಳ್ಳ] 
ಕುಯುವಿಡಿ, (ಕ್ರಿ). ೧. ಕುರುಹನ್ನು ಹಿಡಿ; ಗುರುತುಹಿಡಿ. 
೨. [ನೀತ್ಸೆ] ಇಷ್ಟಲಿಂಗವನ್ನು ಹಿಡಿ, ಧರಿಸು: ಕುಣುವಿಡಿದು 
ಕಂಡಿಹನೆಂದಡೆ ಪುಣ್ಮನ ಮಾಡಬೇಕೆಂಬರು (ಮೋಳಿಮಾ. ೨೫-೧೦೨), 
[ಕುಜುವು, (ಆ ಕುಜ ಫು) * ಹಿಡ್ಕಿ) 
ಕುಯುವಿಡ್ಮಿ (ನಾ). ಸಣ್ಣಹಿಡಿ; ಚಿಕ್ಕ ಮುಸಿ. "ಕುಲುವಿಡಿನಡು? 
ಪರಾ. [ಕುಜ್ಯು + ಪಿಡಿ] 
ಕುಯಿವಿಡಿನಡು (ನಾ). ಸಣ್ಣಹಿಡಿಯಷ್ಟು ಸೊಂಟಿ; ಅಸಿನಡು; 
ಪಿಡಿನಡು : ತುಜುಗಿ ನೋಡುತ್ತಿರಲಾ ಫುರವರವೆಲ್ಲ ಕೊಟವಿಯರಂದವ 
ಧರಿಸಿ ಕುಜುವಿಡಿನಡುವಿನ ಕುವರಿ ಕಾಣ್ಬಂದದಿ ದುರುದುಂಬಿಗಳು 
ಬಂದರಾಗ (ನೇಮಿಸಂ. ೨೧-೫೨). [ಕುಜುವಿಡ್ಮಿ 4 ನಡ್ಡು] 
ಕುಲುವು, "ಕುಣೀಪು' ನೋ. 
ಕುಮುವು "ಕುಲವು? ನೋ. 
ಕುಲುವೆ (ನಾ). ಒಂದು ಬಗೆಯ ಬತ್ತ: ನಂದನವನದ ಮಾಕಂದ 
ಭೂರುಹದ ಮಂದಚ್ಛಾ ಯೆಯೊಳ್ಬೇಸುವ ಕುಜುವೆಯ ಬಿಜ್ಜಣಿಗೆಯೊಳಂ 
ಪಾಸುವ ಬಾಳಪ್ರವಾಳ ತಳ್ಪತಳದೊಳಂ (ಅನಂಪು. ೧೧-೨೯ ವ). 
[ದೇ. ॥ ತಮಿ, ಕುಜುವೈ) 
ಕುಜುಹಂದಿ (ನಾ). ಸಣ್ಣಹೆಂದಿ ; ಊರಹಂದಿ: ಕುಜ, ಹಂದಿ, 
ಕುನ್ನಿ, ಕುಜುಹಂದಿ, ಕೋಳಿ ಮೊದಲಾದವು ಸಾಕಿದೊಡೆಯನ ಬಲ್ಲವು 
ಆಕೆಮರುಳೇ (ಮೋಳಿಮಾ. ೨೫-೧೦೦). 
[ಕುಜ್ಯು*- ಹಂದಿ (೮ ಪಂದಿ)] 
ಕುಲುಹಿಡು "ಕುಅಃಪಿಡು' ನೋ. 
ಕುಜುಹು "ಕುಜಪು? ನೋ. 
ಕುಜುಹುಗಂಟು (ನಾ). ಗುರುತು ಗಂಟು (?) : ಹಾರುವ ಹಕ್ಕಿಯ 
ಹಿಡಿದೆ ಬೀಸುವ ಘಾಳಿಯ ಹಿಡಿದೆ ವೈಶಾಖದ ಬಿಸಿಲ ಹಿಡಿದೆ ಜಗವ 
ಹಾಸಿ ಕಟ್ಟದೆವೊಂದು ತಾರುಗಂಟುವೊಂದು ಜಿಗುಳು ಗಂಟು ವೊಂದು 
ಕುಜುಹುಗಂಟು (ಮನುಗುಂ. ೫೧). 
[ಕುಹು (ಆ ಕುಣಿಪು) * ಗಂಟು] 
ಕುಉುಹುಗಾಣ್‌ (ಕ್ರಿ). ಗುರುತನ್ನು ಕಾಣು; ಗುರುತು ಹಿಡಿ: 
ತನ್ನನು ಕುಜುಹುಗಾಣವು ವೇದ ಶಿರವು (ಕುವ್ಯಾಆ. ೨೦-೬). 
[ಕುಜುಹು (ಆ ಕುಅಫು) * ಕಾಣ್‌] 


| ಕುಲುಹುಗಾಣಿಸು (ಕ್ರಿ). ಚಿಹ್ನೆಯನ್ನು ತಿಳಿಯಪಡಿಸು; 


ಗುರುತನ್ನು ತೋರಿಸು: ಕುಜುಹುಗಾಣಿಸದವಂ ಸುಮ್ಮನೇತಕೆ ಸಿಕ್ಕಿದಂ 
[ಕುಜುಹುಗಾಣ್‌ + -ಇಸ್ಕು] 
ಕುಲುಹುಗೆಡು (ಕ್ರಿ). ಗುರುತು ಹಾಳಾಗು; ರೂಪಕೆಡು: 
ದಿವ್ಯಜ್ಞಾನ ಕುಣುಹುಗೊಂಡು ತ್ರಿವಿಧ ಕುಜುಹುಗೆಟ್ಟಿತು 
(ಮೋಳಿಮಾ, ೧೮೬-೭೦೦) ; ಆಜಕಿವು ಮಜಕಿಯಿತ್ತು ಕುಜುಹುಗೆಟ್ಟತ್ತು 
(ಅವಚಂ. ೬೮-೨೯೮). [ಕುಜುಹು (ಆ ಕಂಜಕಿಪು) * ಕೆಡು] 
ಕುಲುಹುಗೊಡು (ಕ್ರಿ). ಗುರುತನ್ನು ತಿಳಿಸು; ಸುಳಿವುಕೊಡು : 
ಸಂಕೇತ ನಿಕೇತನದ ಕೂಟಿಣಿಗಳಲಿ ಕುಣುಹುಗೊಡದೆಡೆಯಾಟದವರಲಿ 
. « ಅಜಿಸಿದನು ಮಲಜಕಿಯದೆ ಮಂದೆಗಾಮಿನಿಯ (ತೊರರಾ. ೫-೨-೨೦). 
[ಕುಜುಹು (೮ ಕುಜುಫು) * ಕೊಡು] 


ಕುಲುವಳೆ (ನಾ). ಒಂದು ದೇಶದ ಹೆಸರು: ಕುಜುವಳೆ ವಿಷಯೇ | | ಕುಜುಹುಗೊಳ್‌ "ಕುಜಪುಗೊಳ್‌? ನೋ. 


[1] 


(ಮೈ ಆರಿ. ೧೯೨೪, ಆಂ-೧೦೮ ; 799). 


ಕುಜುಹುತೋಲು "ಕುಜುಹುದೋಟು' ನೋ. 


ಕುಜುಹುದಾಣ 


ಕುಜುಹುದಾಣ (ನಾ). ಗುರುತಿನ ತಾಣ; ಸಂಕೇತ ಸ್ಥಾನ: 
*ಕಾಹುಯೆನೆ ಕಾಪು ಮೇರ್ಣಕುಜುಹುದಾಣಮು ([ಸಾಂ90. ತಾಣೆಯೆ,ನೆ 
ತಾಪುಮೇಣ್ಣುಆುಹು ದಾಣ]ಮೆನಿಕ್ಳು? (ಕಬ್ಬಿ ಕೈ. ೫೬). 

[ಕುಜಂಹು (ಆ ಕುಜ ಪು) + ತಾಣ್ಮ) 
ಕುಜುಹುದೊಣಕೆ (ಕ್ರಿ). ಗುರುತನ್ನು ಕಳೆದುಕೊಳ್ಳು : ಕುಜುಹು 
ದೊಟಕಯಿತು ದೇಹ ಅಅವನಜ್‌ಯಿತು ಪ್ರಾಣ ಹಜುವಾಗಿ ಹೋಯ್ತು 
ಭವಪಾಶ ಮುಕ್ತಿಯ ಇರವು ನಿರವಯವು (ಸರ್ವಜ್ಞ. ೧೭). 

[ಕುಜುಹು (೮ ಕುಜೀಫು) * ತೊಟ್ಸ್‌,] 
ಕುಖುಹುದೋಜು, ಕುಜುಹುತೋಟು (ಕ್ರಿ). ೧. ಗುರುತು 
ಕಾಣಿಸು; ಗೋಚರವಾಗು : ಆ ಪುತ್ತಳಿಯ,ಗರ್ಭದಲ್ಲಿ ಆಕಾಶ- 
ಮಹವಾಕಾಶನೆಂಬ ಕುಜುಹುದೋಜಕತ್ತು (ಮೊ ಳಿ ಮಾ. ೮-೨೬). 
೨. ಕಾಣಿಸಿಕೊಳ್ಳು ; ಪ್ರತೃಕ್ಷವಾಗು: ಕಾಳೋದರವೆಂಬ ಮಹಾ 
ತಮದಲ್ಲಿ ಒಂದು ಜೀವಭಾವವೆಂಬ ಮಾಯಿ ಹುಟ್ಟಿ ದಿವ್ಯಜ್ಞಾನವೆಂಬ 
ವಸ್ತು ಕುಜುಹುದೋಣಟಾತ್ತು (ಮೋಳಿಮಾ. ೩-೯) ; ಕುಜಲುಹುದೋ ಲಸ್ಸಿ 
ಕೃಷ್ಣ (ಕುವ್ಮಾಆ. ೧೬-೨೬). ಒಡನೆ ಪಿಡಿದ ಪದ್ಮಾದಿಗಳಿಂ ಒಡೆಯನೆನೆ 
ಕುಜುಹುದೋಣುತುಂ (ವಸ್ತವಂ. ೭೩). ಕುಖುಹುತೋಯು : 
೩. ನೆಪಮಾತ್ರಕ್ಕೆ ತೋರಿಸು; ತೋರಿಸಿದ ಹಾಗೆ ಮಾಡು: 
ಒಡೆಯರಿಗೆ ಕುಜಂಹುತೋಣ ತಾ ಹಿರಿದಾಗಿ ಉಂಬ ಕಡುಗಲಿಯ 
ನೋಡಾ (ಮೋಳಿಮಾ. ೨೨-೮೫). 

[ಕುಹು (೮ ಕುಜ ಪು * ತೋಲು, (೮ ತೋಜರ್‌)) 
ಕುಯಿಹುವಿಡಿ (ಕ್ರಿ). ಗುರುತು ಹಿಡಿ; ಪತ್ತೆಹಚ್ಚು: ಜ್ಞಾನ 
ಮುಕುರದೊಳಗೆ ನೋಡಿ ತಾನು ತನ್ನ ಕುಜುಹುನಿಡಿದು ತಾನು 
ತನಗೆ ಆನೃರಿಲ್ಲವೆಂಬ ಭೇದವ ತಾನೆಯಟ್‌ದು ( ಶಿವಗೀ. ೪-೯) ; ಗುರುವ 
ಶಿಷ್ಯನವಗ್ರಹಿಸಿ ಶಿಷ್ಯನೆಂಬ ಭಾವಭೇದ ಹಜದು, ಉಭಯಗೆಟ್ಟ ನಿಲವ 
ಕುಜುಹುವಿಡಿಯ ಬಪ್ಪುದೇ (ಶಿವಗೀ. ೯೭-೪೭೧). 

[ಕುಜುಹು (೮ ಕುಜಕಿಪು) * ಪಿಡಿ] 
ಕುಮುಳ್‌ ಗೊಂಗಾಲ್‌ (ನಾ). ಒಂದು ಊರಿನ ಹೆಸರು : ಕೊಪಾಲ 
ತೆಂಕಣ - ಪಳ್ಳಮ್‌ ಕುಜುಳ್‌ಗೊಂಗಾಲಾ ಪಳ್ಳೆಮ್‌ ಕಂದಳ್‌ ಮೊರಡಿ 
(ಮೈಆರಿ. ೧೯೨೪, ೮೦-೧೦೯ ; 799). [?) | 


20 


23 


ವಿ೦೦೧ಿ 


ನುಲಕಿಗೊಳ್‌ 


ಕುಲಕ್ಕಿ, ಕುಣ್ಣಿ ಕುಳ್ಳಿ, ಗುಣ್ಳಿ ಗುಳ್ಳಿ, ಗುಟ್ಕಾ (ನಾ). ಅಗೆದ 


ಗುಣಿ; ತಗ್ಗು; ಹಳ್ಳ; * ಕುಟಕಿ - ಖನನೇ,. ನಿನ್ನು ಭೂಮೌ ಚ” 
(ಶಮಧಾ); “ಕುಲಿ - ಅಗುಲಕಿಡೆ (ಶಮದ. ಪರಿ. ೧); ಕರುಂಗಲ್‌ 
ಕುಚಿಯಿಂದಿಟ್ಟು ಪಡುವ ಬನ್ನ ಪಳ್ಳ (ಎಇ. 20, ೬೬-೧; 692) ; 
ಕುಬಿಕಿಗಳ ತೀವಿರೆ ಗೋರೆಯಾಯ್ತು ನೆಲಂ (ಕಾವ್ಯಸಾ. ೪೬೫ ಶೂದ್ರಕ) ; 
ಅಗುಟಕ್ಲಿರಲಾ ಕುಟೀಯೊಳಗೆ ನಿಧಿಗಂಡಂತೆ (ಪಂಸಭಾ. ೧-೯೭) ; ಪೊನ್ನ 
ನೆಲ್ಲಮಂ ಕೊಂಡು ಕುಲಿಯಂ ಮುನ್ನಿನಂತೆ ಪೂಟ್ಬು (ಪಂಡತಂ. 
೧೭೦-೧೭); ಕಜ್‌ದೊವಲ ಪಟಕಿಯ ಕುಟಕಿಯಂ ತೆಜಕಿದಂದಂ ಮೈಯ 
ನಾತಂ (ಯಶೋಚ. ೨-೩೯); ಕಾಮ ಕಿರಾತಂ ಮುನಿಸಿಂ ಮಾಡಿದ 
ಕುಟೀಯೆಂದೆನೆ (ಪುಷ್ಪಪು. ೩-೩೫). ಕುಣಿ: ಕಲ್ಲು ಮರ ಮೊರಡಿ ಕುಣಿ 
ತೆವರಿಡಿದ ಬೆತ್ತದೊಳು ಪೊಕ್ಕು (ಕಣ್ಣರ. ೪೫-೨೨); ತಗ್ಗಿದ ಕುಣಿ 
ಯೆಂದು ಅಗ್ಗವಾಡಲು ಬೇಡ (ಸರ್ವಜ್ಞ. ೧೬೫೮); ಕುಣಿ ಅಗೆಸಿದರೆ 
ಯಣ ತೀರೀತೆ (ಗಾದೆ). ಕುಳ್ಳಿ: ಆಗರ್ತ, ಅವಟಿ- ಈ ೨ ಭೂಮಿಯ 
ಕುಳಿಯ ಪೆಸರು? (ನಾಚಿರಾ. ೯೮); ಮಣ್ಣಾಗಿ ಕುಳಿಯಾಗಿ ತೆವರಾಗಿ 
(ಪಿಂಡರ. ೧-೩); ವಿಷಯದ ಕುಳಿಯೊಳಗೆ ಕಾಲ್ದೊಡಕಿ ಬಿದ್ದ ಸುಯೋಗಿ 
ಯಂದದಲಿ (ಕುವ್ಯಾಸ. ೧೬-೪೮); ಸಿಲುಕಿದವು ಮೃಗವಿಂಡು ನಾನಾ ಬಲೆ 
ಗಳಲಿ ಕುಳಿಗಳಲಿ (ತೊರರಾ. ೩-೩-೧೭) ; ಕುಳಿ ದರಿ ಪಳ್ಳ ಪೆರ್ಗಾಡು 
(ಕುರಾಸಾಂ. ೪-೧). ಗುಣಿ: ಗುಣಿಯೆನದೆ ತಿಟ್ಟಿನದೆ ಸಿಕ್ಕಿದೆಡೆ ಬೆಳೆದು 
(ಮಂಕುಕ. ೧೬೬). "ಗುಣಿಗಣ್ಣು', "ಗುಣಿಗಲ್ಲ' ಪರಾ. ಗುಳ್ಳಿ: 
ಹುಟ್ಟುಗುರುಡನು ಕೆಟ್ಟ ಕಣ್ಣವನ ಕೈವಿಡಿದು ಬಟ್ಟಿಯಜಯದೆ ಗುಳಿಯ 
ಬಿದ್ದವನ ತೆಅನಹುದು (ದೀಕ್ಬಾಬೋ. ೯೦-೧೧); ಗುಳಿಗಳೊಳು ಗುಡ್ಡೆ ಗಳ 
ಮಜಕಿಗಳೊಳು (ಸಿದ್ದರಾ. ೨-೩೬) ; ಗುಳಿಯಾದ ಕಾವಲಿಯ (ಸೂಪಶಾ. 
೧-೭೭). ಗಟಿಕ್ಕಿ: ಇಜ್‌ಸಿಲ್‌ ಮಿಗಮಂ ಕೆಡಪುವ ಗುಟ್‌ (ಶಮದ. 
ಪರಿ. ೨); ಪಣ್ಗಳ ಸಾಲಿಂದೆನಸುಂ ಮೊದಲ್‌ ಗುಲ್‌ಗಳೆಲ್ಲಂ ತೀನಿ 
ತುಂಬಿ (ಕುಸುಮಾ. ೧-೯೫). 

ಕುಳಿಯಸುಂಕ - ೧. ಒಂದೊಂದು ಮಡಿಯ ಮೇಲೆ ಹಾಕುವ 
ಸುಂಕ, ೨. "ತೋಟದ ಬಾವಿಯ ಮೇಲೆ ಹಾಕುತ್ತಿದ್ದ ತೆರಿಗೆ” 
(ಕಶಾಅ. ೩೯೯): ಕುಳಿಯ ಸುಂಕದಾ ಕಾರಣೆಯಿಂ ಬಿಟ್ಟಿತೋಂಟಿ 
(ಸೌಇಇ. 21-11, ೧೫೮-೨೫; 1109). ಗುಣಿಗಿಕ್ಕು ಐ ಹೆರಿಗೆಯಾದ 


ಕುಟಿ, (ನಾ). ಕಳವಳ; ಗಾಬರಿ. "ಕಟಕುಲ' ಪರಾ. [?) 
ಕುಟ್ಕ "ಕುಟು' ನೋ. | 
ಕುಲಿ, ಕುಳ್ಳಿ ಗುಲ (ಕ್ರಿ). ೧. ಗುಣಿ ಬೀಳು; ಒಳಕ್ಕೆ | 
ಇಳಿ; ಕುಸಿ: ಕುಟ್‌ಯೆ ಪೊಣಂಡಾಗಿರೆಯುಂ ಕುಚಿದಿರೆಯುಂ ಬೆನ್ನ | 
ನಿಸ್ಟಮಂ ಮಾಲ್ಕುಂ (ಲೋಕೋಪ. ೧೧-೫೬) ; ಜೋಲ್ಡ ಪುರ್ಬು ಕುಟ್‌ | 
ದಕ್ಷಿಯುಗಂ (ಧರ್ಮಪ. ೩-೯೬) ; ಅಳಿಪಿನ ಮೋಹಮೆಂಬ ಕುಟಾದ್ರವ್ಯ a 
ಮನೆಸಿತೆನಿತನಿಕ್ಕುಗುಮನಿತಸಿತೆ ಕುಚೀಗುಂ (ಜೀವಸಂ. ೧೫೬-೧೩ ವ). | 
| 
| 


30| ನಂತರ ಮಗುವಿನ ಚೀಲವನ್ನು (ಸೆತ್ತೆ) ವಿಧಿಪೂರ್ವಕವಾಗಿ 
ಗುಂಡಿಯಲ್ಲಿಡು : ಗುಣಿಗಿಕ್ಕೊ ದಿವಸವೆ ವಿಧಿಯಮ್ಮ ಬಂದು ಬರೆ 
ಯೋದು(ನನ್ನೂರು. ೨೯೩). ಗುಣಿಸದೆಮಾಡು - ಮರದ ಸುತ್ತಲೂ 
ಪಾತಿಮಾಡು; ಗುಣಿಮಾಡು: (ಕ). ಮಾವಿನ ಗಿಡಕ್ಕೆ ಗುಣಿಸದೆ 
ಮಾಡಿ ನೀರು ಹಾಕು (ರೂಢಿ). [ಆ ಕುಲಕ್ಕಿ] 

ಕುಲಂಕಣ್‌, ಗುಣಿಗಣ್ಣು, ಗುಳಿಗಣ್ಣು, ಗುಲಿಗಣ್‌ (ನಾ). ಗುಳಿ 
ಬಿದ್ದ ಕಣ್ಣು, ಒಳಕ್ಕೆ ಇಳಿ ದಕಣ್ಣು: ವಿಭಾವಮಂಗಶಿಥಿಲಂ 
ಕುಟಿಿಕರ್ಣ ನಡುಕಂ ಕಪೋಲವಾಗ್ಬೀನಗತಿಸ್ವಭಾವಮನುಭಾನಮಿವಲ್ತೈ 
ವಿವರ್ಣಕಾದಿಗಳ್‌ (ರಸರ.೪-೧೨೬). ಗುಣಿಗೆಣ್ಣು: (8). ಗುಳಿಗಣ್ಣು: 
ಕಣ್ಣೀರು ತುಂಬಿದ ಗುಳಿಗಣ್ಮುಗಳಿಂದ ಮಗಳನ್ನೇ ನೋಡುತ್ತಾ 
ಗಿರಿಯಪ್ಪ ... ಗದ್ಗೆದ ಧ್ವನಿಯಿಂದ (ನಿಶೆಉ. ೧೬೫). ಗಟ ಗಣ್‌: 
ಕೆಲರ್ಗೆ ಪೆಟಿಗಾಲ್‌' ಕೆಲರ್ಗೆ ಕುಡುಗೆ ಯ್‌ ಗುಖಿಗಣ್‌ ಕೆಲರ್ಗೆ 
(ಅದ್ಭುತ. ೨೫-೨೬). [ಕುಲಿ * ಕಣ್‌] 

ಕುಟೀಗೊಳ್‌ (ಕ್ರಿ). ಕುಸಿ; ಕುಗ್ಗು; ಕ್ಷೀಣಿಸು: ಪೊಸನೇಟಕಾಜ 
ರೆರ್ದೆಗಳ್‌ ಪೊಸಕಾರ ಪೊಡರ್ಪ್ರಗಂಡ[ದೇ0]ಕರಿತುವದೇಂ ಕಲಂಕಿದು 
ವಡೇಂ ಕುಲಿಗೊಂಡುವದೇಂ ಕನಲ್ಲುವೋ (ಪಂಪಭಾ. ೭-೨೩); 

|  “ಛಿದ್ರವಾಗು? (ಪಂಪಭಾ. ಕೋಶ). [ಕುಟ್ಸ್‌ + ಕೊಳ್‌] 


೨. ತೋಡು; ಅಗೆ: ಕುಲ್‌ - ಖನನೇ, ನಿಮ್ನ ಭೂಮೌ ಚ? 
(ಶಮಧಾ). ೩. ಸೊರಗು; ಕೃಶವಾಗು: “ಕುಲಾದನೆನಲ್‌ ಕೃಶಾಂಗ 
ದೊಳ್‌” (ಕರ್ಣನಿ.೭೯); ಕ್ಷುಧಾತಿ ತೃಷಾರ್ಶಿಯಿಂ ಕುಟಿಕಿಯನಟಸಿಯಂ | 
ಕಂದಂ ಕುಂದಂ (ಪುಷ್ಪಪು. ೧೨-೮೮). ಕುಳಿ, : ೧, ಬಸಿಜಕೊಡನೆ ಬಾಸೆ [40 
ಬಲಕೊಲೆಯೆ ,. . ಕರ್ಣ ಕುಳಿಯೆ (ಸಿದ್ಧಾ. ೧-೫೨); ವಳಗೆ ಉದ್ದ | 
ಕುಳಿಯಾದ ಕಿವಿಗಳು (ಸೌಗಂಧಿ. ೪೯೩೬-೯). ಗುಬಶ್ರಿ; ಪಳ್ಳಮುಂ! 
ಕೊಳ್ಳ ಮುಮಾದೊಡೆಲ್ಲಂ ಬತ್ತಿ ದ ಮಹಾಸಮುದ್ರದಂತೆ ಸೇರಿತ್ತು | 
ಗುಚಿದು ಮಳಲು ನೆಲವಾಯ್ತು (ಬಂಹರಿ. ೧೦-೫೯ ವ). | 

[ಡೇ. 1 ತಮಿ. ಮಲ. ಕು; ತುಳು. ಗುರಿ; ತೆಲು. ಕೋಲು, 
ಕ್ರೋಲು, ಗ್ರೋಯ್ಯಿ] 


45 


ಕುಖಿತೆವಜು 


ಕುಲಾತೆವಣು (ನಾ). ಹಳ್ಳತಿಟ್ಟು; ತಗ್ಗುದಿಬ್ಬ: *ಸ್ಹಪುಟಿಂ, ವಿಷ 

ಮೋನ್ನತಂ- ಈ ೨ ಕುಚಿಕಿತೆವಜು” (ಹಲಾಯು. ೧೨೪-೬೮). 
[ಕುಟ್ಕಿ * ತೆವಜು) 

ಕುಟಕಿನೊಸಲ್‌ (ನಾ). ಗುಳಿಬಿದ್ದ ನೊಸಲು ; ಒಳಕ್ಕೆ ಇಳಿದ ಹಣೆ: 
ಪಜಕಿದಲೆ. ಕುಲ್‌ನೊಸಲಟಾ ಗಣ್ಣೊಆಕನಾಯ್‌ ಹಪ್ಪಳಿಕೆ ಮೂಗು 
ಮುರುಟದ ಕಿವಿ (ಯಕೋಚ. ೨-೩೮).  [ಕುಟ್ಸ್‌ * ನೊಸಲ್‌) 

ಕುಲಕವಟ್ಟು (ನಾ). ಗುಳಿ ಇರುವ ಬಟ್ಟಲು; ಕುಂದಣ (?): ತರ 
ತರದಿಂ ತುಜುಗಿದ ವಿವಿಧ ರತ್ನಮಯಮಪ್ಪ ಪೊನ್ನಕುಲ ವಟ್ಟುಗಳಿಂ 
ನಿರುಪಮ ಕನಕ ಸರೋಜಾಕರಮಲರ್ದಂತಿರ್ದುದನ್ನವಾಸವಿಲಾಸಂ 
(ಸುಕುಮಾ. ೧೧-೨೭೬) ; “ಗುಣಿಯಲ್ಲಿರುವ ಆಭರಣಗಳು” (?): 
(ಸುಕುಮಾ. ಕೋಶ). (ಕುಟ್ಮಾ + ವಟ್ಟು 2) 

ಕುಲಂವಳ್ಳೆ (ನಾ). ತಗ್ಗಿನಲ್ಲಿರುವ ಹಳ್ಳ; ಆಳವಾದ ಹಳ್ಳ: ನೀರಜಾದು 
ಪನಿದುದಿಂಟಿಯ ದರಿಯ ಕುಳಿಯ ಕುತ್ತುಜ ಕುಟೀವಳ್ಳಮಂ ಕಂಡದಣಜ 
ಬಟ್‌ವಿಡಿದುಬೆಳೆದಬಳ್ಳಿ ಯಪಸಿಯ ಪುಲ್ಲ' ಲೀಲಾವ ೬-೪೯) [ಕುಲ್ಕಿ-ಪಳ್ಳ] 

ಕುಠಿವುಗು "ಕುಟುವೊಗು? ನೋ. 

ಕುಲವೊಗು, ಕುಟೀವುಗು (ಕ್ರಿ). ಹೆರಿಗೆಯಾದ ಅಥವಾ ಮುಟ್ಟಾದ 
ಅನಂತರ ಶುದ್ಧಿಗಾಗಿ ಸ್ನಾನಮಾಡು;” ಶುದ್ಧಿ ಸ್ನಾನಕ್ಕಾಗಿ ಕುಳಿ 
ಯಲ್ಲಿ ಪ್ರವೇಶಿಸು: ಜಳಜಾನನೆಗೆ ಕುಜಕಿವೊಗೆ , ., ಅನುರಾಗ ರಸ 
ದೋಳೋಕುಳಿಮಾಿದುದಾಗಖಿಳ ಬಾಂಧವಥಿವಹಂ (ಪಾರ್ಶ್ವಪು.೭-೮೬); 
ಅಚ್ಕುತನಂ ಕುಲ್‌ವೊಕ್ಕು ಕೊಂಡ ಜಸದೆಗೆ,.. ಗೋಸಿಯರೆ ಮಾಯ 
ಲೊಲವಿಂದೆಜಕಿದರ್‌ (ಅರ್ಧನೇ. ೭-೫೨). ಕುಲಕಿವುಗು : ಕುಚಿಕಿವುಗದೆ 
ನಾಣಿ ನಿನ್ನೊಡಲೊಳ್‌ ನೀನೋಡಿ ಪುಗುವುದುಂ (ಲೀಲಾವ. ೭-೩೯ ವ). 

[ಕುಲಿ + ಪೊಗು] 

ಕುಲುವೊರ್ಕುಟ್‌ (ನಾ). ಗುಳಿ ಬಿದ್ದ ಹೊಕ್ಕುಳು; ಒಳಕ್ಕಿಳಿದ 
ಹೊಕ್ಕುಳು: ವನಿತೆಯ ತೆಳ್ವಸಿಅಳತೆಯು ವನಿತೆಯ ಕನುರಸತಟಾಕ 
ಕುಟ್‌ಯೆನೆ ಚಂದ್ರಾನನೆಯ ಕುಲ ವೊರ್ಕುಲಕೆಸೆದುದು (ಜಗವಿ.೧೦-೨೮)- 

[ಕುಲಿ + ಪಫೊರ್ಕುಬು್‌] 

ಕುಟಂಸು (ಕ್ರಿ). ಕೀಳಾಗಿಸು; ಕೆಳಗುಮಾಡು : ಶ್ರೀರಾಮಚರಿತಮ 
ನಿಳಿಸಿ ಕುಸಿ ನುಡಿದೆನಿಲ್ಲಂ (ರಾಮಾತ್ವ. ೧೬೪-೩). [ಕುಲಿ -ಇಸ್ಕು] 

ಕುಟು, ಕುಡ, ಕುಳ್ಳ, ಕುಟ್ಕಿ, ಗುಳ್ಳ, ಗುಳ್ಳು, ಗುಟು (ನಾ). 
೧. ಕುಂಟಿ, ನೇಗಿಲುಗಳ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟ, 
—ಹೆಲ್ಲು: “ಪಾಳ, ಕುಸೀರಃ -ಈ ೨ ಕುಲು” (ಹೆಲಾಯು. ೯೪-೨೪೧); 
ಧನ್ಯಕುಮಾರ ನೇಗಿಲಕೊಂಬಂ ಪಿಡಿದು ನೋಟಕೆ ನೆಂದೆತ್ತುಗಳಂ 
ಪೊಡೆಯ ಕುಲುನಿನ ಮೊನೆಯಂ ನಾಲ್ಬೆರಳಂ ನಾಂಟದ ಮುನ್ನಮೆ 
ಹೊನ್ನ ತುಂಬಿದೆ' ಕಳಸಂ ಪೊಜಮಡೆ (ಪುಣ್ಯಾಸ್ರ. ೧೨-೧೬ ವ). 
೨. ಬರೆಹಾಕುವ ಕಬ್ಬಿಣದ ಸಲಾಕೆ: ದೋಷಿ ಪಿಡಿವಂತೆ ದಿವ್ಯದ 
ಕಾಸಿದ ಕುಟವಂ ಕಡಂಗಿ ಕಾಳೋರಗನಂ ಕೂಸು ಪಿಡಿವಂತೆ ಪಿಡಿದಂ 
(ಪಂರಾಮಾ, ೯-೧೦೧). ಕುಡ: ೧. ಕೊಣಬೇಗೌಡೆಂಬೋನು ದೊಡ್ಡ 
ಸಾವ್ರಕಾರ ಕೂರಿಗೆ ನೂರು ಕುಡ ನೂರು ಕೊಣಬೇಗೌಡ್ನ ಆರಂಬದೆತ್ತು 
ಆಯ್ನೂರು (ನಾಸದ.೨೧); ನೀವು ನಮಗೆ ರೈತರಿಗೆ ಒಂದು ಹಳಿ ಕೊಡಲಿಲ್ಲ 
ಕುಡ ಕೊಡಲಿಲ್ಲ (ಬಲೆಬೀ. ೨೪೦). ೨. ಅದಕ್ಕೆ ಯಾವುದೋ ಕೋಗ 
ವಡಸಿತೆಂದು ಲುಬ್ಬಕನು ಕಬ್ಬುನದ ಕುಡ ಕಾಸಿ ಆದರಂಗಕ್ಕೆ ಬರೆ 
ಕೊಟ್ಟಿನೆ (ಮೋಳಿಮಾ. ಕುಳ್ಳ: ೧. ನೇಗಿಲಿಗೆ 
ಹಾಕಿರುವ ಕಬ್ಬಿಣದ ತುಂಡು (ಎಸಮೈೆ. 3೪, ೨೮); ನೇಗಿಲ ಕುಳಂ 
ದೊರೆಯ ಕತ್ತಿಯಂ ಕಿತ್ತೆಸೆದು (ಕೋಗಿಲೆ. ೧೮-೫೯). ೨. ಶೀನಪ್ಪನ 
ಎದೆಗೆ ಕಾದ ಕುಳದಿಂದ ಇರಿದಂತಾಯಿತು (ಹೆ ಮಕೂ. ೫೩). 


೬೧ ಪ್ರಸ್ತಾವನೆ). 


೨೦೦.೨ 


ಕು ಟ್ಲಿಕ್ಕ್‌ಲ್‌ 


ಕುಬಿ: ೧. *ಕುಟಂ (ಗುಲ ಂ)- ನೇಗಿಲ್ವಾಯ ಕರ್ಟುನಂ? 
(ಶಮದ. ಪರಿ. ೧); ಪರರ ಮನೆಯ ಸೂಜಿಯ ಕೇಡೆಂ ಬಯಸುವ 
ಕಳ್ಳಂಗೆ ತನ್ನ ಮನೆಯ ಕುಂ ಕೆಟ್ಟುದೆಂಬಂತೆ (ಧರ್ಮಾಮೃ. ೯-೨೫೪). 
ಗುಳ್ಳೆ: ೧. ನೇಗಿಲಗ್ರದ ಗುಳವನು (ವೀಕೈಪು. ೪-೧೯-೪೯). 
5] ಗುಳ್ಳ: ೧. ಹಾರೆಗುಳು ಗುದ್ದಲಿಗಳ್‌ (ಜೀವಸಂ. ೧೩೪-೧೧೫). 
ಗುಟು: “ನೇಗಿಲ ಗುಟುವಿನಲ್ಲಿ ಕೂಟು ಎನಿಸುಗು” (ನಾಚರಾ. ಕಿ). 
ಗುಳುವಿನಪೊಮ್ಮು - ಒಂದು ತೆರಿಗೆ; ನೇಗಿಲಿನ ಗುಳದ ಮೇಲೆ 
ಹಾಕುವತೆರಿಗೆ: ಇವು,ಪೂರ್ವಕಾಲದ ತೆರಿಗೆಗಳು: ಮನೆತೆರಿಗೆ, 
ಹುಲ್ಲಹಣ ... ಪಾಶವಾರು, ಗುಳುವಿನ ಪೊಮ್ಮು , ತೆಕೆದಬಾಗಿಲ 
0 ಹೊನ್ನ (ನಮ್ಮನ್ನು ೨೪೩); ಗುಳುವಿನ ಪೊಮ್ಮು. (ಮಹಾವಂ. 1, ೧೨೪). 
(ದೇ. ॥ ತಮಿ. ಕೊಟು; . ತುಳು. ಕೊರು; ಕೊಡ. ಕೊವ್‌ ; 
ತೆಲು. ಕಟ್ಟು; ಕೊಲ್ಕು] 
ಕುಮುವ. (ನಾ): ಒಬ್ಬಾತನ ಹೆಸರು: ಕುಲುವರುಂ ಬಿನಾಕಳ್ಳಿ ಗಾ 
ಮುಣ್ಣುಗೆಯ್ಕೆ (ಎಳ. ೫111, ಸೊರಬ. ೪೫೭-೪; 972); ಕುಲುವರ 
ಗಾಯಿಗ ಹೊರವಯ್ಯಂ ಸತ್ತು ಸುರಲೋಕಕ್ಕೆ ಪೋದ (ಎಕ. ೪111, 
ಸೊರಬ, ೪೫೪-೫ ; 973). "ಕುಡುವ' ಪರಾ. (2) 
ಕುಬಕ್ಲಿಸು, ಕುಗ್ಗಿಸು, ಕುರ್ಗಿಸು (ಕ್ರಿ). ೧. ಸಂಕೋಚಗೊಳಿಸು; 
ಚಿಕ್ಕದಾಗಿಸು: (4). ಕಗ್ಗಿ ಸು: ೧. ಸಮಾಜವನ್ನೇ ಕುಗ್ಗಿಸಿ ಬಿಡಬಹು 
ದೆಂಬ ಧಾರ್ಮಿಕ ಭೀತಿಯೇ ಆ ನಿಯಮಕ್ಕೆ ಕಾರಣವು (ನಾಡೋಜ.೩೬೫). 
೨. ಕುಂದಿಸು; ಖಿನ್ನಗೊಳಿಸು: ನಿರುತ್ಸಾಹಗೊಳಿಸು: ಪುತ್ರ 
ಶೋಕವು ಅರ್ಯಕನನ್ನು ಕುಗ್ಗಿಸಿತು (ಆರ್ಯಕ. ೭೦). ಕುರ್ಗಿಸು: 
೧. *ಕುರ್ಗಿಸು- ಸಂಕೋಚೇ? (ಶಮಧಾ). 
[ಕುಲು * -ಇಸ್ಕು] 
ಕುಲ್ಲು, ಕುಕ್ಕು,ಕುಗ್ಗ್ಗು, ಕುರುಗು, ಕುರ್ಗು,(ಕ್ರಿ). ೧. ಸಂಕೋಚ 
ವಾಗು; ಚಿಕ್ಕದಾಗು; ಕಡಿಮೆಯಾಗು : “ಕುಲ್ಲು [ವಾಠಾಂ. ತರ್ಗು] 
- ಆಕುಂಚನೇ (ಕುಗ್ಗು)? (ಶಮಧಾ). ಕುಕ್ಟ್ರ್ಯು: ಕಕ್ಕುಲತೆ ನಮಗಿಲ್ಲ 
ವೆಂದೆನಲ್ಫರಣಿಪತಿ ಕುಕ್ಕಿದನು ತನಗಾಸೆಯಿಲ್ಲೆ ೦ದು (ತುರಂಗ. ೪೩-೪೦). 
ಕುಗ್ಗು: ೨. ಬಾಗು; ಬಗ್ಗು: ಕಾಲ್ಗೆಜಗಿ ಕುಗ್ಗಿ ಕಿಂಕರತೆಯಿಂ 
ನೆಜತಿ ಪೆಚ್ಚಿ ಕೈಗೊಟ್ಟು ತಂದು ಬಿಜಯಂಗೆಯ್ಸಿ ಕುಳ್ಳಿರಿಸಿ 
(ಬಸರ. ೬-೨೮). ೩. ಕುಂದು; ಕೊರಗು; ಮ್ಲಾನವಾಗು : ವಾರಿಜ 
ವೃತ್ತ ಪಕ್ಷಿಗಳು ಕುಗ್ಗಿದುವು ಚಕೋರ ನೀಲಾಬ್ದ ಹಿಗ್ಗಿ ದವು (ನೋಹತ. 
೨೭-೨೩) ; ಸುಖ ಬಂದಾಗ ಹಿಗ್ಗಿ ದುಃಖ ಬಂದಾಗ ಕುಗ್ಗಿ... ಬದುಕಿ 
ಹೊಗುವ ಜನವೇ ಹೆಚ್ಚು (ಧರ್ಮಸಾ. ೧೦೬). ಕುರುಗು: 
೧. ಸಮರಾಂಗಣಕೆ ವಿಮುಖವನು ತಿರುಹಿದರೆ ಸರಿಯರಸರಲ್‌ ತಲೆ 
ಕುರುಗುವುದು (ಜಿನಭಾ. ೬೭-೪೧). ಕರಿರ್ಗು;: ೧. ಸುರುಳ್ಹು ಕುರ್ಗಿದ 
ಕಜಂಗಿದ ಖೇಚರನಂಗಮಂ ಮೃಗಂಗಳುಮಿರದೆಯ್ದೆ ವಂದು ನಡೆನೋಡಿ 
ದವು (ಆದಿಪು. ೨-೫೯); ಮೇಘರಥನಜಂದುಂಗುಷ್ಕಾಗ್ರದೊಳೆತ್ತುವುದುಂ 
ಕುರ್ಗ್ಗೆಫು ಯ್ಕ ಲ್ಚುವ ರವಮಂ (ಟಾವುಂಘು, ೫೨); ನುರ್ಗಾಗಿ 
ಚಿಟಲ್ಬಿಓಲೆನೆ ಕುರ್ಗತ್ತುಂ ನೆಲದೊಳೊರಸಿ ಮೇಲ್ಭುತ್ತುತ್ತಂ 
(ಧರ್ಮಾಮೃ. ೬-೧೯೦) ; ತಬ್ಲಣಗೊಂಡುದು ಕುರ್ಗಿ ಕು ಕ್ಕು ಜಕಿಸಿ 
ಭೀಳಿಡುತಿರ್ದುದು (ಗಿರಿಕ. ೧-೧೧೩). 
(ದೇ. ॥ ತಮಿ. ಮಲ. ಕುಜು; ತುಳು, ಕುಗ್ಗು; ತೆಲು. ಕ್ರುಂಗು; 
ಕುಯಿ, ಕ್ರುಂಬು) 
ಕುಲ್ಲಿಕ್ಕಾಲ್‌ (ನಾ). ಒಂದು ಕಾಲುವೆಯ ಹೆಸರು (?): ಕಿಜು 
ವದಿಕ್ಕಾಲ್‌ ತನ್ನೊಲಕ್ಟಿಎ ಕುಲ್ಲಕ್ಕಾಲ್‌ ತೆನ್ನೊಟಕ್ಟಿಎ (me. XVI, 
೩೬೮-೨೫ ; 8ನೆಯ ಶತ). (ಕುಟ್ಟು + ಕಾಲ್‌] 


25 


40 


5 


ತೀಟ ೧.೧೨೬ 


ಕ್ಕೂ 


ಕೂ, (ನಾ). ೧. ಕೂಗುವಿಕೆ; ಕರೆ: (8). ೨. ಪಕ್ಷಿಗಳ ಕೂಗಿನ ಕನು 
ಕರಣ ಪದ. "ಕುಕ್ಕೂಕೂ? ಪರಾ. (ದೇ. ॥ ಶಮಿ. ತುಳು. ಕೂ) 

ಕ್ಕೊ "ಕೂವ? ನೋ. 

ಕ್ಕೂ (ನಾ). ೧. ಹೆಣ್ಣು ಪಿಶಾಚಿ. ೨. ಭೂಮಿ; ನೆಲ: ಹ್ಯಾ, ಮಾ 
- ೬ ಭ್ರೂ, ಕೂ- ಎಂಬಿವು ಮೊದಲಾದ ಏಕಾಕ್ಷರ ಶಬ್ದಂಗಳಿರ್ದ 5 
ತೆಜದಿಂ ವಿಭಕ್ತಿಯಂ ಪಡೆವುವು (ಶಮದ. ೮೩ ಪ್ರಯೋ). ` (ಸಂ.] 

ಕೂಂಕಿಆ (ಕ್ರಿ). ತಿವಿದು ಇರಿ; ಚುಚ್ಚು: ಮಣಿಯದೆ ಪೊಕ್ಕು 
ಕೂಂಕಿಅಕಿ (ಎಕ. ೪1, ಕಡೂರು. ೧೪೯-೪೫; 1205). [ಕೊಂಕು * ಇಟ್‌] 

ಕೂಂಕು, ಕೂಕು, (ಕ್ರಿ). ೧. ಮೇಲಕ್ಕೆ ನೆಗೆ; ಮೇಲಕ್ಕೆ ಹಾರು; 
*ಕೂಂಕು-ಉತ್ಸರ್ಪಣೇ? (ಶಮಧಾ) ; ಸುರಭಿಗೆಳ ತೊರೆದ ಮೊಲೆಗಳ 10 
ನುಣ್ಬವಜ ಮಜಕಿಗಳಂ ಪೋಗೆ ನೂಂಕಿ ಕೂಂತಿ ಮೊಲೆಗಳನುಣ್ಬ ಕಿಶೋರ | 
ಕೇಸರಿಗಳುಮಂ (ಪಂಪಭಾ. ೧-೧೧೫ ವ); ಮೇಲ್ವಾಯ್ದುು ಕೇಶಗ್ರಹಂ 
ಗೆಯ್ದು ತಂದಾ ಮೇಲ್ವಾಸಿನೊಳ್‌ ಕೂಂಕಿ ತನ್ನುಬ್ಬಿನಿಂದಂ (ಅನುಮು. 
೬೦). ೨. ನುಗ್ಗು;. ತಳ್ಳು; ದೂಡು: ಎಟಕಿದು ನೆಲಕ್ಕಿಕ್ಕಿದರ್‌ 
ಕೂಂಕಿದರ್‌ (ಅರ್ಧನೇ. ೮-೯೭); ತೊಡಂಕುವ ತೋಟಗೈನ ಕೂಂಕುವ:!5 
ನೆಅಕಿ ನೂಂಕುವೇಳ್ಲಿಯ ಬಲಂ (ರಾಜಶೇ. ೧೩-೮೪). ೩. ತಳ್ಳಿ ಹಾಕು; 
ತಿರಸ್ಕರಿಸು; ಕಳೆ: ಸಂಕಂ ಕೂಂಕುವ ಮುದ್ದು .ಮೂಗೆಜಕಿಗೊರಲ್‌ | 
ತಳ್ತಿರ್ಪ ಕಂದಂ (ಚಿಕವಿ. ೩-೨೦); ಪೃಥ್ವೀಭಾರಮಂ ಕೂಂಕಿ ಪಾಂಡು 
ಕುಮಾರರ್ಕಳನೋವಿದಂ ಕರುಣದಿಂ ಶ್ರೀಕೃಷ್ಣನುಲ್ಲಾಸದಿಂ (ದಿವ್ಯಚ. 
೧-೫೭). ಕೊಕ್ಕು: ೧. ಅಸುವನುಂ ಕೂಕುವನುಂ ಬೀಸುವನುಂ|39 
ಗಡಯೆ ನೆಗಟ್ಟಿ ತ ಕೃಡಿಯೊಳೆನುತ್ತಾ ಸದೆ ಯುಂ ಕುಂಕದೆಯು 
ಬೀಸಂದೆಯು (ಎಕ. 11, ೧೩೩-೧೩೧ ; 982). [?) 

ಕೊಂಟಣಿ "ಕುಂಟಿಣಿ' ನೋ. 

ಕೊಂಟಣಿದೊಬ್ತು "ಕುಂಟಣಿದೊಟ್ಟು' ನೋ. 

ಕೂಂಟ "ಕುಂಟ; ನೋ. 


[| 
i 
Jy 


ಕೂಂಟು, ಕುಂಟು, (ಕ್ರಿ). ೧. ಒಂದೇ ಕಾಲಿನ ಮೇಲೆ ಹೆಚ್ಚುಫಾರ | 


ಹಾಕಿ ವಿಕಾರವಾಗಿ ನಡೆ; ವಕ್ರವಾಗಿ ನಡೆ: “ಕೂಂಟು - ವಿಕೃತ 
ಗತೌ? (ಶಮಧಾ) ; ಕುಸಿಯುತ್ತುಂ ಕೂಂಟುತುಂ ನುಣ್ಮಟಲೊಳಡಿಗಳಂ | 
ಪಾಸಿ ಮೆಟ್ಟುತ್ತುಂ (ಲೀಲಾವ. ೬-೪೭) ; ಕುಂದನೊಂದಿದ ದಂದುಗಡೊಳ್‌ | 
ಕೂಂಟ ನಡೆವ ಕಲಿಯುಂ ಕಲಿಯೇ (ರಾಮಾಶ್ವ. ೧೨೬-೧೫). ಕುಂಟು: [50 
೧. ನಡೆದು ಕುಂಟುತ್ತಿನಿತು ದೂರಂ ತುದಿಯ ಕಾಲಿಂದ (ಬಸಪ್ಪ. | 
೪೩-೮೫). ೨. (ಆಲಂ) ತತ್ತರಿಸು; ಮುಗ್ಗರಿಸು; ತಡವರಿಸು | 
ಪೇಳ್ವೆನೆಂದರೆ ಜಿಹ್ವೆ ಕುಂಟುತಿರ್ದುದು (ಭರ ಚ. ೫೫-೭೧); ಕಲಸ 
ಕುಂಟುತ್ತಾಸಾಗಿದೆ (ರೂಢಿ). 
[ದೇ. ॥ ತುಳು. ಕುಂಟು, ಕೊಂಟು; ಕೊಡ. ಕುಂಟ್‌; ತೆಲು. 5 
ಕುಂಟು; ಕೋಲಾ. ಕುಂಟ್‌] | 
ಕೂಂಟ್ಯು, ಕುಂಟ್ಕು (ನಾ). ಕುಂಟುವಿಕೆ; ಕುಂಟುತನ: ಸಹಜ 
ಧಾತುವುಂ ಭಾವಮಕ್ಕುಂ -ಸೊಕು೯ಣ, ದಾಂಟು, ಸನಂ 
(ಶಮದ. ೨೧೩ ಪ್ರಯೋ), ಕೂಂಟು, ಕೂಂಟಿಣಿ (ಶಬ್ದಾನು. ೮೦ ವ್ಯಾಖ್ಯಾ). | 
ಕುಂಟ್ಲು: ಕುರುಡು ಕುಂಟಿಂದಲಸದೆ (ಪಂಸಭಾ. ೫-೪೬) ;|*0 


ಕುಂಟರಪ್ಪವರ್ಗಂ ಕೆಟ್ಟುವು ಕುಂಟು ಕುರುಡರ್‌ ಕಂಡರ್‌ ಮನಾನ್ಯಾಧಿ| 


ಕೆಟ್ಟುವು (ಬಂಹರಿ. ೯-೨೫). [ಆ ಕೂಂಟು,] 


ಕೂಕಟ 


| ಕೂಂಟಿ, "ಕುಂಟ್ಕಿ' ನೋ. 
| ಕೂಂಟ್ಯಿ "ಕುಂಟ? ನೋ. 


ಕೊಂಡೆ (ನಾ). ಗೂಡೆ (?) : ಊರೂಜೆಯರ್ಗ್ಗೆ ಮಾನ್ಯದ ಕೆಮ್ಮತ್ತರಿ 
ನ್ನೂಅು ಮನೆಗೆಣ್ಣಯ್ಯಗಲಪಿರ್ಪ್ಪತ್ತೈಗೈನೀಳದ ನಿವೇಶನಂ ಮೂರು 
ಸಾಶ್ವತ ಸುಂಕಂ ಗಾಣವೆಯಿಲಿಗೆ ಕೂಣ್ಣೆ ಮುಟ್ಟಿಗೆ ಪಡಿಯಳೆ ಯಜ್ಞದ 
ಲೊನ್ನು ಗದ್ಯಾಣಂ (ಎಇ. ೫೫, ೬-೩೪; 1012). [?./ ತನಿ. ಕೂಡೈ) 
ಕೂಂದಲ್‌, ಕೂಂದಲು, ಕೂದಲ್‌, ಕೂದಲು (ನಾ). ಕುರುಳು ; 
ಕೇಶ; ರೋಮ: *ಚಿಕುರಂ ಕಚಂ, .. ಕೇಶಮಾವಾಳನಮೆನೆ 
ಕೂಂದಲಕ್ಕುಂ? (ಮ ೦ಗರಾ.೯೪-೫); ಇಂದ್ರೆವಲ್ಲಭೆಯ ವೇಣೀ 
ಭಾರಮಂ ಸಾರ್ಚಿ ಬೆಚ್ಚಿದಳಗ್ರಾಂಗುಲಿಮಾಲೆ ಕೂಂದಲನೆ 
ಬಂಜೊರ್ವಳ್‌ (ಅನಂಪು. ೪೯೭); ವಿಲಸನ್ಮಂತ್ರಯುತಂ ಕೂಂದಲ 
ನೇಣಿಂ ಮುಸಲಮಂಥಮಂ ಪೊರೆವುದು( ಖಮದ.೧೬-೯೨). ಕೊಂದಲು: 
` ತಲೆಯಲಿ "ಕರಿದು ಕೂಂದಲುಗಳೌಷಧಿಗಿಲ್ಲ (ಮೊ ಹ ತ. ೧೮-೭೮). 
ಕೊದಲ್‌:"ಳಡಃ-ಕೂದಲ್‌* (ಕಾಶಕೃ.೯೪); ನಿಮ್ಮಯ ಮಗಳ ಕೂದ 
ಲತ್ಯಂತಮೃದು (ಮಾಸರ. ೧೬೪). ಕೊದಲು : “ನವಿರೆಂದು ಕೂದಲು? 
(ಶಮದ. ಪರಿ. ೨); ಎಲ್ಲಾ ಶರೀರಂ ಪೊಜಮಟ್ಟು ಬಾಲದ ಕೂದಲು 
ಸಿಕ್ಕಿಯಲ್ಲಿಯೆ ನಿಲ್ವುದುಂ (ಧರ್ಮಪ. ೫-೧೫ ವ); ಬಿಸುಡು ಚಕ್ರವ 
ನೆನ್ನ ಕಾಯದಲಿ ಅಳುಕಿ ಕೂದಲು ಹಜಃದುದಾದರೆ ಬಳಿಕ ನಾ ಡಿಂಗರಿಗ 
ನಲ್ಲ (ಕುವ್ಯಾಭೀ. ೬೬೪೫); ತುಜುಕಜು ಕೂದಲು ತುಜಬಿಗೆ ಸುತ್ತಿದರೆ 
ಎಣಿಕೆಯಿಲ್ಲದ ಮುತ್ತೈಡೆಯರಣ್ಣ (ಪುರಂದ. ೧-೧೭೯-೪); ತಲೆಯೆತ್ತಿ 
ಕೂದಲ ಸೆಳೆಕೊಳ್ವ ಮುಳ್ಳು (ಕಂನವಿ. ೧೮-೪೭) ; ` ಬೆಣ್ಣೆ ಯೊಳಗಿನ 
ಕೂದಲು ತೆಗೆದಂತೆ (ಗಾದೆ). 
[ದೇ.॥ ತಮಿ, ಮಲ. ಕೂನ್ಮಲ್‌; ತುಳು. ಕುಜಲ್‌./ ಸಂ. ಕುಂತಲ] 


ಕೂಂದಲು "ಕೂಂದಲ್‌' ನೋ. 
ಕೂಂಪು (ಕ್ರಿ). ಕುಕ್ಕು; ಕುಟುಕು: ಯಾವ ಕಾಯಿ ಹಣ್ಣಾಗಿದೆ ; 


ಯಾವುದನ್ನು 
(ಮೊಮಗು. ೬೪). 


ಕಾಗೆ ಕೂಂಪಿದೆ ಎಂದು ಹುಡುಕಲಾರಂಭಿಸಿದರು 


(2) 


ಕೂಕ, "ಕುಯಕ' ನೋ. 


ಕೂಕ್ಕ (ನಾ). (?): ಕೂಕನೇಆಿದ ನೂಲ ಕೊಂಡು ತಂದು ಅದಜಕೊಳಗೆ 
ತೊಡರ್ದ ಗುರು ಲಘುತೆಯಂ ಶೋಧಿಸಲ್ಯುಂಟಿ (ಭಕ್ತಿಸ. 1೪, ne). (?) 
ಕೂಳೆಂಬ, "ಕೂವಕಂಭ' ನೋ. 


ಕೂಕಂಬ್ಠ (ನಾ). ಒಂದು ಮರದ ಹೆಸರು (?) : ಮತ್ತಮಾಂಸ ಮದು 


ಆಯೆ ಪಡಹದ ಪಿಳುಕುಟ್‌ ಯೆ ಕೊಳಂಬೆಯ ಕೂಕಂಬದ ಕೋಡಂಬೆಯ 
ಮುಡಿಗೆಯ ತಾಣಂಗಳೊಳ್‌ ಮೇದು (ಅನಂಪು. ೧೧-೩೯ ವ). [?] 


| ಕೂಕಂಭೆ "ಕೂವಕಂಭ' ನೋ. 
ಕೂಕಕಂದರ್ಪ (ನಾ). ಒಂದು ಬಿರುದು (?): ಶ್ರೀಮತ್‌ ನನ್ನಿಯ 


x x ಕೂಕಕನ್ಹರ್ಪ ತರುಣೀವಿಳಾಸ (ಎಕ. ೫1, ಹೊಳಲ್ಕ.೮೭-೩; 975). 
[ಕೂಕ್ಕ + ಕಂದರ್ಪ] 
ಕೊಕಟಿ (ನಾ). ಜುಟ್ಟು; ಜಡೆ: ವಳೆಯದ ಕೂದಲು ಯಂಣೆಯ 
ತೊಡದ ಹಾಂಗೆಯಿರಲೂ ಕೂಕಟಯ ಹಿಡಿದು ಹಿಡಿದು ತೆಗದರೆ ಕೂದಲು 
ಕೈಯಲ್ಲಿ ಕಿತ್ತು ಬಂದರಂ (ಅಶ್ವಸ್ಯಿ. ೭-೪೨ ಟೀಕೆ). 
[*-ತೆಲು, ಕೂಂಕಟ, / ಸಂ. ಕೂಟಕ) 


ಕೂಕಣಿ 


ಕೂಕಣಿ, ಕುಕ್ಕಣಿ, ಕೂಗಟ್ಟೆ, ಕೂಗಣಿ, ಕೂಗಣೆ, ಕೂಗಳಿ 
(ನಾ). ೧. ಕಿವಿಯ ಮಲ; ಗುಗ್ಗೆ: “ಕಿವಿಯಲ್ಲಿಯ ಹೊಲಸು? 
(ಜಾನಕೋ, ೪೦). ಕುಕ್ಕಣಿ: -ಮಳೆಯ, ಕಿವಿಯಲ್ಲಿನ ಕುಕ್ಕಣಿ 
ತೆಗೆಯುತ್ತಿದ್ದ (ಬೆಂದಜೀ. ೪). ಕೂಗಬೈ. "ಕೂಗಟೆಹುಣ್ಣು' 
ಪರಾ. ಕೂಗಣಿ: ಈ ತೂತಿನೊಳಗೆ (ಬಾಹ್ಯ ಕರ್ಣದ) ಸಣ್ಣ | 5 
ಕೂದಲುಗಳೂ ಖೈಯಾದ ಕೂಗಣಿಯು ಉಂಟು (ಮುಂಬಯಿ.೬-೩೩೧). 
ಕೂಗಣೆ: “ನಿಂಜೂಷ - ಕಿನಿಯೊಳಗಿನ ಕೂಗಣೆ? (ಗಂಗಾಮ. ೨೦೩). 
ಕೊಗಳಿ: *ಕೂಕಣಿ, ಕೂಗಳಿವ ಕೂಗಣಿ* (ಗಂಗಾಮ. ೯೩). 

[ಜೇ. ॥ ತಮಿ. ಕುರುಮ್ಬೈ; ಗೊಂಡಿ. ಕೊರಂಗೆಡ್‌] 
ಕೂಕತನ (ನಾ). ವಂಚಕತನ; ಮೋಸಗಾರಿಕೆ: ನೂಕಿದರು |10 
ಅವರಾಗ ಕೂಕತನದೊಳು ಬೇಗ ಲೋಕದೊಳಗೆಲ್ಲ ಕಂಡುದನು ನುಡಿದು 
ತಾನೇಕವಾಗಿಹನು (ಸರ್ವಜ್ಞ. ೧೬). [ಕೂಕ್ಕ (ಆ ಕುಯಕ) + -ತನ] 

ಕೂಕರಿ (ನಾ). ಕ್ಚುದ್ರವ್ಯಕ್ತಿ; ಕೇಳಾದವನು ; ಅಲ್ಪಮನುಷ್ಯ : 
ಗಾಜಿ ಉಂಟು ಕೊಡಗರಲ್ಲಿ - ದೊಡ್ಡ ಕೆಲಸಕ್ಕೆ ದೊಡ್ಡ ಕೆಣ, ಚಿಕ್ಕ 
ಕೆಲಸಕ್ಕೆ ಚಿಕ್ಕ ಕೆಣ, ಕೂಕರೀನ ತಂದು ತಕ್ಕ ಎಂದರೆ ಮಂದಿ ಎದುರು |15 
ಮೈ ಕೆಣ (ಚಿಕರಾ. ೧೯೨). [< ಕುಕ್ಳಾರ] 

ಕೂಕಿಡು (ಕ್ರಿ). ಕೂಗು; ಧ್ವನಿಮಾಡು: ಕೂಡೆ ಕೂಕಿಡುವ 
[ಪಾಠಾಂ. ಕಿಆಕಿವ] ಕುಕಿಲ್ವ ಬಿಕ್ಕುಳಿಸ ತೇಗುವ (ಪಂಸಭಾ. ೪-೯೦). 

[ಕೊಕ್ಕು + ಇಡು] 

ಕೂಕಿಲಂ, ಕುಕ್ಕಿಆ (ಕ್ರಿ). ಕೂಗಾಡು; -ಆರ್ಭಟಸು: ಒರ್ವ]|20 
ಕೊರ್ವರೆಂ ತಳ್ಳಿಅಕಿದುಂ ಬೊಬ್ಬಿಆೌದುಂ ತ್ರಿಪುಂಡ್ರಮಿಟ್ಟುಂ ಕೂಕಿಜಕಿದುಂ 
(ಪಂಪಭಾ. ೧೨-೧೫೮ವ) ; ಕೂಡೆ ಕೂತಿಜಿದು ಗೋಕುಳಪಾಳಕರಾರ್ದಿ 
ಸಲೆ (ನೇಮಿಪು. ೧೦-೧೪೧) ; ಬಿಲುವೊಯ್ದು ತೆಗೆ ನೆಜೆದು ಕೂಕಿಜಂದು 
[ಪಾಠಾಂ. ಕುಕಿಲಿಜಕಿದು) (ಹಚಕಾ. ೫-೪೧); ನೊಸಲುರಿಗಣ್ಣನಾಳ್ವ 
ಚೌಡೇಶ್ವರಿ ಕೂಕಿಅಿದಾರ್ವ ಕಾಟಯಂ (ಪಾರ್ಶ್ವಪು. ೧೫-೧೧) ; |25 
ಕೂಕಿಜಕದಾರ್ದು ನೋಡೆನುತ (ಎಕ. ೪111, ಸೊರಬ. ೫೦೨-೧೩ 1294); 
ಆಕಾಶಡೊಳು ಭೂತಕೋಓ ಕೂಕಿಆದುವುೆ (ಭರ ಚ. ೩೬-೯೭). 
ಕುಕ್ಕಿಅಂ : ಕರಡೆ ಜಗ್ಗುಟಿ ಜರ್ಕುೂರಿಗಳಿಂ ಕುಂಭಿ ಕುಕ್ಕಿಜಕಿದಾರ್ದ 
ಳುಂಬಮಾಗಿರೆ ಗಿರಿನಿತಂಬದೊಳು ರಾಕ್ಷಸರು ನೆರೆದಿದ್ದರು 
(ಕುಮುರಾ, ೭-೫೩). [ಕೂಕ್ಕು *- ಇಲ] 30 

ಕೂಳು "ಕೂಂಕು' ನೋ. 

ಕೂಕ್ಕು (ನಾ). ಕೂಗುವಿಕೆ; ಕೂಗಾಟ. "ಕೂಕಿಡು', "ಕೂಕಿಜಾ' 
ಪರಾ. [೮ ಕೂಗ್ಯು] 

ಕೂಕ್ಕು (ನಾ). ದಿಣ್ಣೆ; ದಿಬ್ಬ (?) : ಪ್ರಶ್ನ]ಚ[]ದೆಸೆ ಪೆದ್ದಾಣ 
ಏವಾಯವ್ಕದೆಸೆ `ಪೆಲ್ಡಿಣ್ಟ ಲೆನ್ಬಡ ಕಾಯ್ಯೂ ಕು ಉದಿ [) ಚಿ ದೆಸೆ ಕೆಜೆ [95 
ಯಿನ್ಸ್ನೀಗ್ಲೊರೆ ಮುಟ್ಟಿ (ಎಕ. ೫ (5), ಮುಳುಬಾ. ೩೨೮-೫೨ ; 650). [?) 

ಕೂಕುಂಬ "ಕೂವಕಂಭ' ನೋ. 

ಕೂಕುಂಬಕಾಿ, ಕೂಕುಂಬಿಕಾಅ (ನಾ). ಹಡಗಿನ ಕರ್ಣಧಾರ; 
ನಾವಿಕ: *ಕರ್ಣಧಾರೆ, ನಾವಿಕ ಕೂಕುಂಬಕಾಜ [ಪಾಕಾಂ. ಕೂಕುಂಬಿ 
ಕಾಲ]” (ನಾಚರಾ. ಕಿ). ಕೂಕುಂಬಿಕಾಅ: ಮೇಲಿನ ಪ್ರಯೋಗದ | 
ಪಾಠಾಂತರವನ್ನು ನೋಡಿ. [ಕೂಕುಂಬ (೭ ಕೂವಕಂಭ) + -ಕಾಜ] 

ಕೂಕುಂಬಿಕಾಜ "ಕೂಕಂಬಕಾಅ' ನೋ. 

ಕೂಗೆ (ನಾ). ನೀಚ; ದುಷ್ಟ (?): ರೋಚಿನ. ಲಾಲ್ಯರುಂ ಬತ್ತಲೆಯ 
ಬಾಹ್ಯರುಂ ಕುಂಚದ ಕೂಗ[ಪಾಕಾಂ. ಖೂಳ]ರುಂ (ಆದರೆ. ೧೪೮-೧). [?) 

ಕೂಗಟ್ಟಿ "ಕೂಗಟ್ಟಿ? ನೋ. 45 

ಸೊಗಟ್ಟಿ (ನಾ). ಒಂದು ಜಾತಿಯ ಹಕ್ಕಿ. "ಕೂಗಓವಕ್ಕಿ? ಪರಾ. [1 


೨೦೮೪ 


ಕೂಗಾಡು 


ಕೂಗಟಿನಕ್ಕಿ (ನಾ). - ಕೂಗಟ್ಕಿ: ಗಳಪುವಕ್ಕಿ ಕೂಗಟವಕ್ಕಿ 
ಗೆಡೆವಕ್ಕಿಯು (ಪ್ರಭುಪು. ೩-೧೪). [ಕೊಗಟ + ಪಕ್ಕಿ] 

ಕೂಗಟೆ, ಕುಗ್ಗಟಿ, ಕೂಗಟ್ಟಿ (ನಾ). ಅಂಟುವಾಳದ ಮರ: 
ಕೂಗಟಿಮರ, ಅಂಟುವಾಳ, ನೊರೆಕಾಯಿ (ಮೈ ಔಗಿ. ೬೮-೧೩೮೩). 
"ಹೆಗ್ಗೂಗಟಿ ಪರಾ. ಕುಗ್ಗಟ: (4). ಕೂಗಟ್ಟಿ: ಮರಗಳು - 
ಪೆರಬೆ, ಕೂಗಟ (ಆಂಟವಾಳ), ಆಶೋಕ (ನಮ್ಮನು. ೨೩೬). 

[*- ತೆಲು. ಕೂಕುಡು, ಕುಂಕುಡು)] 

ಕೂಗಟ್ಕೆ "ಕೂಕಣಿ' ನೋ. 

ಕೂಗಬೆಹುಣ್ಣು (ನಾ). ಕಿವಿಯಲ್ಲಿ ಗುಗ್ಗೆ ತುಂಬಿ ಉಂಟಾಗುವ 
ಒಂದು ಬಗೆಯ ಹುಣ್ಣು : ಕೂಗಟಿಹುಣ್ಣು ಆದರೆ ಜಾಗಟಿ ಬಡಿಯು 
ವುದಕ್ಕೆ ಆಗದೆ (ರೂಢಿ). 

[ಕೂಗಟ್ಟಿ (£ ಕೂಕಣಿ) + ಹುಣ್ಣು (ಆ ಪುಣ್‌)? 

ಕೂಗಣಿ "ಕೂಕಣಿ? ನೋ. 

ಕೊಗಣೆ "ಕೂಕಣಿ' ನೋ. 

ಕೂಗರಿ, ಕೂಗಲಿ, ಕೂಗಲು, ಕೂಗುರಿ (ನಾ). ಒಂದು ಬಗೆಯ 
ಕಾಯಿಪಲ್ಯ, ತರಕಾರಿ: ಪಾಗಲ್ಕೂಷ್ಮೂಂಡಂ ಮುಡುವಾಗಲ್‌ 
ಫೊಸತವರೆ ತೊಂಡೆ ಪಡಲಂ ಮೋಚಂ ಕೂಗರಿ ಬದನೆಯೆನಿಪ ಮೇಲೋ 
ಗರಮಂ ಪಲವನಿಕ್ಕಿದರ್‌ (ಕ್ರಿಪುವಿ. ೧೦-೩೨); ಕುಂಬಳ ತೊಂಡೆ 
ಹಲಸು ಕೂಗರಿ ಹಡಲ ಬಾಳೆ ಮೊದಲಾದ ಕಾಯಸಸಿ(ಸೂಪಶಾ.೪-೩೩); 
ಗುಳ್ಳಂ ಪಡಲಂ ಕೂಗರಿ , . . ಮಾಡಿದ ವೋಗರ (ನೀತಿಸಾ. ೬೪೪). 
ಕೂಗಲಿ: ಸಿಂಬೆ ಕೂಗಲಿ ಪಿಪ್ಪಲಗಾಯ ಕೊಯ್ದರು ನಿಂಬೆಯ 
ಕಳಿನಣ್ಗಳೊಡನೆ (ಮೋಹತ. ೪-೬೦). ಕೂಗಲು: ನಿಮ್ಮಕ್ಕನ 
ಊರ್‌'ಹಾದಿ ತೋರೇನು ಭಾವಯ್ಕ್ಯ ಗೋರಿ ಕಲ್ಲೊಡದು ಮಳೆಲೆದ್ದು 
ಅದರಾಚಿಕೆ ಹಾಗಲು ಹಬ್ಬಿ ಕುಡಿಹಬ್ಬಿ ಅದರಾಚಿಕೆ ಕೂಗಲು ಹಬ್ಬಿ 
ದನಿಹಬ್ಬಿ (ನಾಸದ. ೬೫). ಕೊಗುರಿ: *ಕೂಗುರಿ[ಪಾಠಾಂ. ತಿ]ಯವರೆ 
ಗಳು ವಲಾಖ್ಯ 0೫ (ಮಂಗರಾ. ೪೫-೪೮); ಚಂಟಿ ಕೂಗುರಿ 
ಕೊತ್ತುಂಬರಿಯ ನೀಡಿ (ಶರಲೀ. ೫೦೯-೪). [1] 

ಕೂಗಲಿ "ಕೂಗರಿ? ನೋ. 

ಕೂಗಲು "ಕೂಗರಿ' ನೋ. 

ಕೂಗಳ (ನಾ). (ಕರಾ) ಮಾಡಿನ ಮುಖ್ಯ ತೊಲೆ; ಬೆನ್ನುತೊಲೆ. 

[+ ತುಳು. ಕುಬಲ್‌, ಕುಬಳ್‌] 

ಕೂಗಳತೆ (ನಾ). ಗಟ್ಟಿಯಾಗಿ ಕೂಗಿದರೆ ಕೇಳುವಷ್ಟು ದೂರ: 
*ಗವ್ಯೂತಿ, ಕ್ರೋಶಯುಗ ಎರಡು ಕೂಗಳತೆಯ ಮಾರ್ಗ” 
(ನಾಚರಾ. ಕಿ); ಒಂದೇ ಕೂಗಳತೆ ವೈಕುಂಠ (ಪುರಂದ. ೨-೧೨೪-೧) ; 
ಕೂಗಳತೆಗೆ ಕೊಂಚವೋ ಇದಕ್ಕೆ ನೋಡು ನಾಗರಾಜನೆ ಸಾಕ್ಷಿಯೋ 
(ವಾದಿಕೀ. 1, ೧೪೨-೫); ಒಂದು ಕೂಗಳತೆಯ ದಾರಿ ಕ್ರಮಿಸಿರಬೇಕು 
(ಹಾಡುಹು. ೭೧). [ಕೂಗ್ಳು + ಅಳತೆ) 

ಕೂಗಳಿ "ಕೂಕಣಿ? ನೋ. 

ಕೂಗಾಟ (ನಾ). ಕೂಗುವಿಕೆ; ಕೂಗಾಡುವಿಕೆ: ಗಂಡುಗೋಗಿಲೆಯ 
ಮುಂಬರಿಯ ಕೂಗಾಟದಿಂ ಬಗ್ಗಿಸುತೆ ಮೆಜಕಿದುವಾ ವನಂ (ಪದ್ಮರಾ. 
೪-೨೫) ; ನಮ್ಮ ಸಂತೋಷದ ಕೂಗಾಟವನ್ನು ಕೇಳಬೇಕಾಗಿತ್ತು 
(ಶಾಲೆಮ. ೬). [ಆ ಕೂಗಾಡು] 

ಕೂಗಾಡು -(ಕ್ರಿ). ೧. ಗಟ್ಟಿಯಾಗಿ ಧ್ವನಿಮಾಡು, ಕೂಗು: 
ಇಂದ್ರರ್‌ ನಿಂದು ಕೂಗಾಡೆ ಮಾಡಿದನಾಸೇಚನಮಂ ಜಗತ್ತತಿಗೆ 
(ಅನಂಪು. ೯-೫೭). ೨. (ಆಲಂ) ರೇಗಾಡು: ಬಂದಿಯೊಡನೆ ಅವನು 
ಹುಚ್ಚಾ ಬಟ್ಟಿ ಕೂಗಾಡುತ್ತಿದ್ದನು (ಪುನರು. ೧೮೬). [ಕೊಗು * ಆಡು] 


ಕೂಗಿಡಿಸು 


ಕೂಗಿಡಿಸು (ನಾ). ಕೂಗಿಕೊಳ್ಳುವಂತೆ ಮಾಡು; ಗೋಳಾಡಿಸು : 
ಬೀದಿನರಿದು ತೊತ್ತಳದುಳಿದು ಕೊಂದು ಕೂಗಿಡಿಸಿತ್ತು ಲುಬ್ಧಕರನು 
(ಹಚಕಾ. ೬-೨೭) ; ತಾಗಿ ಗವಯನ ಗಜ ಗವಾಕ್ಷನ ಕೂಗಿಡಿಸಿ ಪರಿಭವಿಸಿ 
(ತೊರರಾ, ೬-೩೮-೫); ಮನ್ನೆಯರೆ ಮಾರ್ಬಲ ನೆರೆ ಕೊಂದು 
ಕೂಗಿಡಿಸಿತು ಖಳರೆ (ಕಂನವಿ. ೧೯-೬೨), 5 

[ಕೂಗಿಡು + -ಇಸ್ಕು] 

ಕೂಗಿಡು (ಕ್ರಿ). ಗಟ್ಟಿಯಾಗಿ ಕೂಗು, --ಧ್ವನಿಮಾಡು ; ಅರಚು: 
ಕೂಗಿಡೆಯಿಡೆ ದಜಣದಜಮೆಂದೆಟ್‌ದು ಪುಯ್ಕಲಿಡೆಯಿಡೆ ಕೊಲ್ಲುಂ 
ಕುಜಿಯಂ ಕೊಲ್ವಂತಿರೆ (ಅಜಿಪು.೧೦-೨೮); ಗಜಮಾಂಸವನುರ್ಬ್ಬಿ ತಿಂದು | 
ಕೂಗಿಡುವ ಮರುಳ್‌ (ಎಕ. ೪1೭1, ಸೊರಬ. ೧೮೪-೧೦ ; 1053) ; [10 
ಮಂದೈಪ ಫುಳಕದಿಂ ಕಳೆಯೇಆಳ ಕೂಗಿಡುತೆ (ಬಸರ. ೯-೨೪) ; ನಾ? 
ಪ್ರಸರ ಕೂಗಿಡುತಿರಲಿಕಾಕ್ಷಣ ಬಿಸರುಹಾಕ್ಷನು ಬಂದು (ಸಂಭಪ. ೫-೧೦೬); 
ಬೆಡಗಿನ ನವಿಲು ಕೂಗಿಡುವ ಪಡಿಯಜಅವ ಳ್ಳ ಮೊಣಕೆವ ಪಣಮೆ | 
(ಕುರಾಸಾಂ, ೨-೩೩). [ಕೂಗ್ಳು * ಇಡು] 

ಕೂಗಿಸು (ಕ್ರಿ). ಕೂಗುವಂತೆ ಮಾಡು: ಕೋಗಿಲೆಯೆಂಬ ಕಟ್ಟಿಗೆ |15 
ಗಾಜನ ಕೈಯ ಕೊಗಿಸಿದನು ತೀಕ್ಷಣದಿ (ಮೋಹತ. ೬-೧೪) ; ಹೀಗೆ 
ಲೋಕವನ್ನು ಪೀಡಿಸಿ ಕೂಗಿಸುತ್ತಿದ್ದು ದರಿಂದ ಅವನಿಗೆ ರಾನಣ 
(ಕೂಗಿಸುವವನು) ಎಂದು ಹೆಸರಾಯಿತು (ವಚಭಾ. ೪೦೪). 

[ಕೂಗ್ಳು + -ಇಸ್ಕು] 

ಕೂಗ್ಳು (ಕ್ರಿ). ೧. ಧೈನಿಮಾಡು ; ಅರಚು: “ಕೂಗು - ಉಚ್ಚೈ [20 
ಧ್ವರ್ನೌ? (ಶಮಧಾ) ; ಕುಕ್ಕೂಕೂ ಎಂದು ಕೋಟ ಕೂಗಿದುವಾಗಳ್‌ | 
(ಕಾವ್ಯಾವ. ೧೧) ; ತಳಾಅರೀತನಂ .. . ಕೊಂದು ಕೂಗಿದಪರ್‌ 
(ಸುಕುಮಾ, ೭-೩೭ ವ) ; ತಂಡತಂಡದಿಂ ಕೂಗುವ ಗೆಂಡುಗೋಗಿಲೆಗಳಂ 
(ಗರಿಕೆ. ೩-೧೦೩ ವ); ಅರಗಿಳಿಯೆಂಬಂತೆ ನುಡಿವಳು ಕೋಕಿಲ ಸ್ವರ 
ದಿಂದೆ ಕೂಗುವಳೊಡನೆ (ಮೋ ಹತ. ೧೭-೧೪); ಮುಂಗೋಳಿಗಳಾ|25 
ಪುರದೊಳೆಗೆ ಕೂಗಿದವೆ (ಕಂನವಿ. ೯-೨೦೭); ನಾಯಿ ಕೂಗಿದರೆ ದೇವ 
ಲೋಕ ಹಾಳೆ (ಗಾದೆ). ೨. ಹತ್ತಿರಕ್ಕೆ ಬರಹೇಳು; ಕರೆ; ಆಹ್ವಾನಿಸು: 
ರಾಯರು ನನ್ನನ್ನು ಕಂಡು ಕೂಗಿದರು (ರಾಯಕ. ೮೩). 

[ದೇ. ॥ ತಮಿ. ಕೂವು; ಮಲ. ಕೂಕು, ಕೂವು ; ಕೊಡ. ಕೂ; 
ತೆಲು, ಕೂಯು; ನಾಯ್ಕಿ. ಕೊಗ್‌; ಪರ್ಜಿ. ಕೂಯ್‌ ; ಗಡಬ. | 80 
ಕೂಯ್‌, ಗೂಯ್‌] 

ಕೂಗ್ಳು (ನಾ). ಕೂಗುವಿಕೆ; ಧ್ವನಿ: ಗುರು ಪ್ರಿಯನಂದನ| 
ಕೂಗಡಂಗದಿರ್ದೊಡೆ ಬರ್ದುಕಣವುದಿರ್‌ ಪೊಡರ್ದೊಡೀಗಡೆ ಕೊಂದ | 
ಪೆನ್‌ (ಪಂಪಭಾ. ೭-೩೩) ; ಅದಿರದ ವೀರೆರಿಲ್ಲಳಹಗುಂದದ Be 
ಕೂಗಡಂಗದ ನರನಾಥರಿಲ್ಲ (ಎಕ. ೪11], ಸಾಗರ. ೧೫೯-೨೬ ; 138) 88 
ವಿಕ್ರಮಕ್ಕೆ ರಿಪುಖಗಪತಿಗಳ್‌ ಕೂಗಡಗಿ ಬೀತ ಮಾವಿನ ಕೋಗಿಲೆಯೊಲ್‌ | | 
ಕೊಂಬುಗೊಂಡು ಕುಂಬುತಿರ್ಪರ್‌: (ಅರ್ಧನೇ. ೨-೮೫), ನರೀ ಕೂಗು! | 
ಗಿರೀ ಮುಟ್ಟೀತೇ (ಗಾದೆ). [€ ಕೂಗ್ಳು] | 

ಕೂಗುಗ (ನಾ). ಕೂಗುವವನು: "ಚಿಣಕ1-ಕೂಗುಗಂ? 
(ಕಾಶಕೃ. ೨೩೯). [ಕೂಗು + ಇಗೃ) 

ಕೂಗುದಾರಿ (ನಾ). - ಕೂಗಳತೆ: ಮರಂಗಳಾವಗಂ ಫಲಪುಷ್ಪಯುಕ್ತ | 
ಮಾಗಿ ಅರೆಕೂಗುದಾರಿಯುದ್ದಮಾಗಿರ್ಕುಂ (ಚಿಕಬಿ. ೧೬); ಒಂದು 
ಕೂಗುದಾರಿ ಪ್ರಮಾಣವುಳ್ಳ ಸರ್ಪಂಗಳು , . . ಮಹಾಗ್ನಿಯಲ್ಲಿ | 
ಬಿದ್ದವು (ಕೃವಾಆ. ೭೭). [ಕೂಗ್ಗು + ದಾರಿ] | 

ಕೂಗುಬಂಡೆ (ನಾ). ಐ ಕೂಗಿದರೆ ಪ್ರತಿಧ್ವನಿ ಕೊಡುವ ಬಂಡೆ: 
ಆ ಬೆಟ್ಟಿ ದಲ್ಲಿ ಕೂಗುಬಂಡೆಯಿದೆ (ರೂಢಿ). [ಕೂಗ್ಗು * ಬಂಡೆ] 


| 
40 


| 
ಚ 


೨೦೦೫ 


ಕೂಚು 


ಕೂಗುಮಾರಿ (ನಾ). ೧. ಕೂಗುವ ಮಾರಿದೇವತೆ: ಬೇಗ ಬಂದಳ 
ದೊರ್ವ ದಾನವಿ ಕೂಗುಮಾರಿಯ ತೆರದಿನರಚುತೆ ಬಹುವಿಕಾರದೊಳು 
(ರಾಮಾಸಂ. ೧-೩-೨೫). ೨. ಜ ಕೂಗುಬಂಡೆ. [ಕೂಗ್ಳು + ಮಾರಿ) 

ಕೂಗುರಿ "ಕೂಗರಿ' ನೋ. 

ಕೂಗುಹಾಕಾು (ಕ್ರಿ). ಜ ಕೂಗಿಡು: ಒಂದು ಕೂಗುಹಾಕು (ರೂಢಿ). 

[ಕೂಗ್ಳು + ಹಾಕು (೮ ಪಾಯ್ಯು,)) 

ಕೂಚ್‌ "ಕೂಚ್ಕು' ನೋ. 

ಕೂಚು "ಕೂಚು: ನೋ. 

ಕೊಚ್ಚೆ (ನಾ). ಕುಂಚ; ಕೂರ್ಚ: ಹಡಪ ಚಾಮರಗಿಂಡಿ ಸಗ್ಗಳೆ 
ಪಡಿಗ ಸತ್ತಿಗೆ ಕೂಚ ಕಟ್ಟಿಗೆ ಬಿಡು ಮಣಿಹ ಕಾಳಂಜಿ (ಪ್ರಹ್ಲಾಚ. ೪-೫೮). 

[೮ ಸಂ. ಕೊರ್ಚ] 
ಕೂಚ್ಕ "ಕೋಸ್ಕು' ನೋ. 
ಕೂಚಂಭಟ್ಟಿ "ಕೋಚುಭಟ್ಟ? ನೋ. 


'`ಕೊಚಗೆಲ್ಲು (ನಾ). ಕಂಬದ ಕಲ್ಲು: ಕೋಟಿಯಮೇಲೆ . . . ನಿಲ್ಲಿಸಿದ್ದ 


ಕೂಡಗಲ್ಲು ಉರುಳಿಬಂದು (ಭಾರವೀ. ೧೦೦). 
[ಕೂಚ, (೮. ಕೂಚು) +೬ ಕಲ್ಲು(£ ಕಲ್ಮ್‌)) 

ಕೂಚಾಗು (ಕ್ರಿ). ದಂಡು ಚಲಿಸು (?) : ಈಗಲೆ ಲಷ್ಕರು ಕೂಚಾಗಿ 
ಬರುತ್ತದೆ (ರಾಜೇಂದ್ರ. ೩೭) ; ಮುಂಬಯಿ ಘೌಜುಸನೇತ ಕೂಚಾಗಿ 
(ರಾಜೇಂದ್ರ. ೩೯). [ಕೊಚ್ಚು + ಆಗ್ಳು) 

ಕೂಚಿ, "ಕೋಸ್ಕು'? ನೋ. 

ಕೊಚ್ಚಿ "ಕೊಚ್ಚು ನೋ. 

ಕೂಚಿ, (ನಾ). ಶ್ರೇಷ್ಠವಾದುದು ; ಶಿಖರ; ಶಿರೋಬಿಂದು : ಸುದತಿ 
ಯರು ನಡೆತಂದರಿದಿರಿನೊಳು ಪರವೆನಾಚಿಯ ಜಗತ್ತ್ವಯವಶ್ಯದೌಷಧಿಯ 
ತಲೆಕೂಚಿಯ (ಸಾಂದಪು, ೭-೫೬). [?. 1 ತಮಿ, ಕುಚ್ಚಿ] 

ಕೊಚಿಪತ್ರ (ನಾ). ಆಧಾರಪತ್ರ ದಾಖಲೆ; “ವಿಷಯವನ್ನು 

- ಬರೆದಿಟ್ಟಿರುವ ಪತ್ರ” (ಜೀವಸಂ.ಕೋಶ): ಬೆಲೆಯಿಲ್ಲ ಂಬನಿತಗ್ಗ ಳಿಕ್ಕೆಯ 

ಮಹಾರತ್ನಂಗಳಾಗಳ್‌ ಕರಂ ಪಲವುಂ ತೊಟ್ಟನೆ ಕೂಚಿಪತ್ರ ಸಹಿತಂ 
ಬಂದೊಕ್ಕುವಂ ಕಂಡು (ಜೀವಸಂ. ೧೯೭-೩೦). [ಕೂಚ್ಛಿ ಪತ್ರ) 

ಕೂಚಿಪುಡಿ, ಕೂಚುಪುಡಿ (ನಾ). [ನಾಟ್ಕ] ಒಂದು ಬಗೆಯ ನೃತ್ಯ: 
ಕೂಚಿಪುಡಿ ನಾಟ್ಕ - ವಿಜಯೆನಗರಸಾಮ್ರಾಜ್ಯ ಕಾಲದಲ್ಲಿ ಆಂಧ್ರದಲ್ಲಿ 
ಅವತರಿಸಿದ ಈ ನಾಟ್ಯವು ಬಹಳ ಜನಪ್ರಿಯವಾಗಿತ್ತು (ಭಾರದ. ೫೬೨). 
ಕೂಚುಪುಡಿ: ಕೂಚುಪುಡಿ, ಒಡಿಸ್ಸಿ ಮುಂತಾದ. .. ಸಂಪ್ರದಾಯ 
'ಗಳೂ (ಭಾರದ. ೫೫೪). [2] 

ಕೊಚಿಭಟಿ (ನಾ). ಒಬ್ಬಾತನ ಹೆಸರು: ಬಾಳಶಕ್ತಿಭಟರ ಶಿಷ್ಯ 
ಕೂಚಿಭಟರ್ಗ್ಗೆ ಭಗಿತಿ ಮಹಾ ಬೀವಂ ಭಗವತಿಯೆನ್ಹಿನ್ತ ವರೊಳ್‌ ಐವರ್‌ 
(ಎಕ. 111, ಸಂಜನ. ೧೮೩-೬ ; 977). [ಕೂಚ್ಛಿ * ಭಟ] 

ಕೂಚಿಭಟ್ಟ "ಕೋಚುಭಟ್ಟಿ' ನೋ. 

ಕೂಚಿಭಟ್ಟಾರ (ನಾ). ಒಬ್ಬಾ ತನ ಹೆಸರು: ಉತ್ತರಾಯಣ 


ಸಂಕ್ರಾಂತಿಯೊಳ್‌ ಕೂಚಿಭಟ್ಟಾರರ ಕಾಲಂ ಕಲಿ ಧಾರೆಯನೆಜಕದು 
ಬಿಟ್ಟು (ಎಕ, 1೪, ಚಾಮರಾ. ೧೮-೧೬; 1000). [ಕೂಚ್ಛ * ಭಟ್ಟಾರ] 


ಕೂಚು, ಕೂಚ, (ನಾ). ತೊಲೆಗೆ ಆಧಾರವಾಗಿ ನಿಲ್ಲಿಸುವ ಕಂಭ; 
ಮನೆಯ ನಿಲುಗಂಬ; ಊಕೆಗಂ ಬ: ಲೋಚನಾಂಜನಕಿಂಬು 
ಕೂಚುಗಳು ಮಾಳಿಗೆಗೆ (ಸರ್ವಜ್ಞ. ೨೬೫); ಮಾರಿಗೆ ಒಂದು ಕೂಚು, 
ಮೊಳಕ್ಕೆ ಒಂದು ಗುಜ್ಜು (ಗಾದೆ). ಕೂಚ್ಕ : ಕಲ್ಲಿನ ದಿಂಡುಗಳನ್ನು 
ಕೂಚಗಳನ್ನು ತುಂಬಿದ ಗಾಡಿಗಳನ್ನು ಎಳೆಯುವ ಕುದುರೆಗಳ 
(ಸವತಿ. ೭೮), "ಗುಜ್ಜು' ಪರಾ. [?) 


ಕೂಚು, ೨೦೦೬ ಕೂಟ್ಟಿ 


ಕೂಚ್ಕು "ಕೋಸ್ಸು) ನೋ. | ಕೂಜನ (ನಾ). ಕೂಗು; ಕುಕಿಲು; ಧ್ವನಿ: ವಿಹಗಕುಳಂಗಳಂ 

ಕೂಚ್ಕು (ನಾ). ಸಿದ್ಧತೆ; ಸಜ್ಜು: ಕೂಚು [ಪಾಠಾಂ. ಕೂಚಿ, ಕೋಚಿ] ನೆರಪಿ ಕೂಜನದೇಲಕ್ಸಿ ಮನೋಜರಾಜ್ಯಮಂ ಬಹಳಿಕೆಯಿಂದ ಮೂವಡಿಸಿ 
ಮಾಡಿತು ಮೇಲೆ ಸಾಸಿರ ಲೋಚನನ ಕಟಕದಲಿ ಸಂಧ್ಯಾಸೂಚನೆಯ (ಪುಷ್ಪಪು. ೨-೪೨) ; ಪಾರಿವದ ಕೂಜನದ ಸೊಗದ ಮೆಲ್ಲುಡಿಗಳನು 
ಲಿರಡಂಕ ತೆಗೆದವು ತಮದ ಮುಂಚಿನಲಿ (ತೊರರಾ. ೬-೨೫-೩೦) ; (ಅರುಣ. ೧೧) ; ಹಸಿರು ಹಾಸಿದೆ ಪಯಿರು *ಈಸಿದೆ. ಸಾಕು, ನಿಲ್ಲಲಿ 
ದಾನವಾಧೀಶ್ವರಂ ಕೂಚು [ಪಾಠಾಂ. ಚಿ] ಮಾಡಿಸಿ ತೆರಳ್ಳೆಂ ಮಹಾ, 5 ಕೂಜನ (ಚಿಂತನ. ೧೮). [ಸಂ.] 
ವೇಗದಿಂದೆ ಸೇನೆ ನಡೆದುದು ವಿಷ್ಣುಲೊ ಕಂ ಬಿಡದಡೇನೆಂಬೆನೈ | |ಕೂಜಿತ (ನಾ). - ಕೊಜನ: ಉತ್ಕಂಠೆಗಳಾದ ಸಾರಸಂಗಳ ಕೂಜಿತಂ 
(ಚಿಬಪು. ೨೪-೪೦). (?) ಗಳೊಳಂ (ಕಾದಂಪೂ. ೬೭) ; ಕಾದಲರ ಕಾಮಕೇಳಿ ಕಜಿತದೊಳ್‌ : 

ಕೂಚು, ಕೂಚ್‌, ಕೂಟ್ಕಿ (ನಾ). ಶಿಬಿರದಿಂದ ಸೈನ್ಯದ ರವಾನೆ; ಕೂಡಿ (ಚಂದ್ರಪು. ೮-೬೬ ವ) ; ಕಲ ಹಂಸಾಳಿಯ ಮದ ಮಂಜುಲತೆಯ 
ದಂಡಿನ ಚಲನೆ: ಏನು ಹಾರಿಕೆಯ ದೌಡು ಇಡುವೆ ಆ ಚಿರಂತನದ ನೊಳಕ್ಕೆದ ಕೂಚಿತಂ ನಿಮಿರ್ದುದು (ಮಾ ಧ ವಾ. ೨-೩೨೪). [ಸಂ.] 
ಕೂಚು (ಅರಳು. ೨೧೪); ಕೂಚು ಮಾಡುತ್ತ ಸ್ಕೌಟ್‌ ಪದಗಳನ್ನು |10| ಕೂಜಿಸು (ಕ್ರಿ). ಪಕ್ಷಿಯಂತೆ ಕೂಗು; ಕುಕಿಲು: ಕೂಜಿಸಿದಳ್‌ 
ಹೇಳುತ್ತ ಸಾಗಿದೆವು (ವೈನಿ. ೬೨) ; ಮರು ದಿವಸ... ಚಾರರಿಗೆ ಕೂಚು ಲಾವಗೆಯ ಗೂಡನಲ್ಲಾಡಿದವೋಲ್‌ (ಲೀಲಾವ. ೧೩-೨೫) ; ' ಬನಂ 
ಮಾಡಬೇಕೆಂದು ಅಪ್ಪಣೆ ಕೊಟ್ಟನು (ಕಗದ್ಯ. 1೫, ೧೬). ಕೂಜ್‌ : ಗಳೊಳ್‌ ಮೊರೆವ ಮದಾಳಿ ಕೂಜಿಸುವ ಕೋಗಿಲೆ (ಸೂಕ್ತಿ ಸು. ೪-೪೧) ; 
ಆ ಜನ ಅತ್ತ ಇತ್ತ ಹಣಿಕಿಹಾಕಿ ಮುಂಡೆ ಕೂಚ್‌ ಮಾಡಿದರು ಆ ಜಾರೆ ವಿಲಸಿತ- ಕಂಬುಕಂಕದಿಂ ಕೂಜಿಸಲಾ ಸ್ವರದಿಂಪು 
(ಸ್ಮೃಕಿಚಿ. ೨೬೫).. ಕೂಚೈೆ: ಕೂಚಿಯಂ ನೇಮಿಸಿ ಮಹಾಬಲಕೆ . .- (ಪ್ರಧಂಜ. ೪-೧೦೪); ಒಸೆದು ಕೂಜಿಸುವ ಕೋ ಕಿಲರವಂ 
ರಾಕ್ಷಸೇಂದ್ರರೈತರೆ ( ಚಿಬಪು. ೪೮-೨). 15 (ಚಿಬಪು. ೩೫-೮); ಆಹಾರ, ವಿಹಾರ, ವಿಷಾದ, ವಿಕ್ರಾಂತಿಗೆ 

ಕೂಚುಮಾಡು- (ದಂಡಿನೊಡನೆ) ಪ್ರಯಾಣಮಾಡು: ನಿರಾವಲಂಬದಲ್ಲಿ ನೆಲೆಗೊಂಡು ಕನ್ನಡ ಸಾಹಿತ್ಯ ಶಾಖೆಯಲ್ಲಿ ಕುಳಿತು 

ಮುಂಬಯಿ ಫೌಜುಸಮೇತ ಕೂಡುಮಾಡಿ ಸುಲ್ತಾನ್‌ ಪೇಟಿ ಬಳಿಯೆ ನಾವೆ ಕೂ ಗಬಹುದು ಕೂಜಿಸಬಹುದು (ವಿಚಾಮಂ ೬). 
ಇಳುಕೊಂಡರು (ರಾಣೇಂದ್ರ. ೪೩); ದಂಡನ್ನು ಕೂಚುಮಾಡಿ ಅವರ [ಕೂಜನ + - ಇಸ್ಕು] 
ರೊಬರು ಇಳಿದು ಲಡಾಯಿ ಕೊಡಬೇಕು (ಚಿತ್ರಪಾ. ೬೩). ಕೂಜೆ "ಕೂಜ' ನೋ. 

[*- ಹಿಂ. ಮರಾ. ಕೂಚ್‌ ; ಪಾರ. ಕುಚ್‌) (20| ಕೊಟ್ಟಿ, ಕೂಟು (ನಾ). ೧. ಸೇರುವಿಕೆ; ಕೂಡಿಕೆ; ಬೆರೆಯುವಿಕೆ ; 
ಕೂಚುಳೋಲು "ಕೂಚುಗೋಲು' ನೋ. | ಸಂಯೋಗ: ಕೂರ್ಮೆಯಿಂದಿರ್ವರುಮಿರ್ಪರ್‌ ಪಾಲ -ನೀರ ಕೂಟದ 
ಕೊಚುಗೊಳಿಸು (ಕ್ರಿ). ಪ್ರಯಾಣಮಾಡಿಸು ; ಸಾಗಿಸು: ದಂತಿಯ | ತೆಆದಿಂ (ಧರ್ಮಾಮೃ. ೨-೧೬೦); ನೋಟ ಸ್ಥಾವರ ಮಾಟ .ಜಂಗಮ, 

ನಡಿಸು ಪಲ್ಲಕ್ಕಿಯ ಹಿಡಿಸು ಧೂಕಾಂತರೆಲ್ಲರಂ ಕೂಚುಗೊಳಿಸು ಕೂಟ ಕೂಡಲ ಚೆನ್ನಸಂಗನಲ್ಲಿ (ಶಿವಗೀ. ೧೯-೭೬). , ೨. ರಾತಿ; 
(ಸೌಂದರ. ೫-೧೩೨). [ಕೂಚ್ಕು +. ಕೊಳ್‌, + -ಇಸ್ಮು] ಸಮುದಾಯ: *ರಾಶಿ, ಪುಂಜಮುತ್ಯರ[ಸ] ಮುಚ್ಚಯಂ ಕೂಟ ತಾಂ? 
ಕೂಚುಗೋಲು, ಕೂಚುಕೋಲು (ನಾ). ಬಾಗಿಲ ಚಿಲಕ(|25| (ವಸ್ತುಕೋ. ೧೦೩-೨೯); ಎಲುವೆ ಮನೆಯ ಕಸದ ಕೂಟಂ ಬಸೆಯೆ 
ಹಾಕುವುದಕ್ಕೆ ಉಪಯೋಗಿಸುವ ಕೊಕ್ಕೆ, --ಕೊಂಡಿ : (ಕಿ). ತುಪ್ಪಂ ನಾಯ್ಗಳಿ ಪರಿವಾರೆಂ (ಕಾದಂಉ. ೭೪೭) ; ಭಾಸುರ ಮಣಿಗಣ 
ಕೂಚುಳೋಲು : (೪). ನಾನಾಂಶು ಕೂಟಂ ೬ರೀಟಿಂ (ಪಂರಾಮಾ. ೬-೧೨೫). &. ಸಭೆ; 
[ಕೂಚು (ಆ. ಕೋಸ್ಕು) * ಕೋಲು, (ಆ ಕೋಲ್‌,)] ಮೇಳ: ಸನ್ಯಾಸಿಗಳ ಸಂಗಡಮುಪಾಧ್ಯಾಯರುಗಳ ಕೂಟ (ಸಮ್ಯಳ್‌. 
ಕೂಚುನಗಾರಿ (ನಾ). ದಂಡಿನ ಕೂಚಿನಲ್ಲಿ ಬಾರಿಸುವ ನಗಾರಿ: | ೭-೧೯). ೪. ನಾಲ್ಕಾರು ದಾರಿಗಳು ಸೇರುವ ಸ್ಥಳ;: ಚೌಕ: 
ದಂಡಿನವರೆ ತಿಳುವಳಿಕೆಗೆ ಕೂಚುನಗಾರಿ ಧರ್ಮಳಹಳೆ ಮೊದಲಾದ್ದನ್ನು [30 ಮುಂದೆ ನಡೆದ... ಕೂಟವನ್ನು ದಾಟದ (ಕೊತಕಾ. ೧೯). 
ಉಪಯೋಗಿಸುತ್ತಿದಂತೆ (ಚಿತ್ರಪಾ. ೭ ಉಪೋದ್ಧಾತ) ; ಕೂಚುನಗಾರಿಗೆ ೫. ಜೊತೆ; ಸಂಗ: ಅಲಂಪುವೆರಸಿದ ನೋಟಕ್ಕಮಿಂಬುವೆರಸಿದ 
ಹುಕುಂ ಮಾಡಿದರು (ಚಿತ್ರಪಾ. ೬೩). [ಕೂಚ್ಕು * ನಗಾರಿ) | ಕೂಟಕ್ಳಂ (ಪಂಪಭಾ. ೪-೧೭ ವ); ಸಿತಗರ ಕೂಟಿದಿಂದೆ ಕೆಡದನರೊಳರೆ 
ಕೂಚುಪುಡಿ "ಕೂಚಿಪುಡಿ? ನೋ. | (ಧರ್ಮಾಮೃ. ೨-೭೬); ವ್ಯರ್ಥರುಗಳೊಡನಾಟ ತಮ್ಮ ಸ್ವಾರ್ಥವಿಲ್ಲ 

| 

] 


ಕೂಚುಭಟ್ಟ "ಕೋಚುಭಟ್ಟ' ನೋ. 
ಕೂಚೆ (ನಾ). ಸಿದ್ಧತೆ; ಸಜ್ಜು. "ಕೂಚೆಯಾಗು' ಪರಾ. [1] |35 
ಕೂಚೆಯಾಗು (ಕ್ರಿ). ಸಿದ್ಧವಾಗು; ಸಜ್ಜಾಗು; ಕೂಚೆಯಾದುದು 


ದರುಗಳ ಕೂಟ... ಅನರ್ಥಪಾರಂಪರೇಭುಲೇ (ಕುವ್ಯಾಉ ೪-೫೬) ; 
ಗಿಳಿಯ ಗಿಡುಗನ ಕೂಟ ಮರಿಗೊ ಗಿಲೆಯ ಸಾಳ್ವನ ಸಖ್ಯ 
(ತೊರರಾ. ೧-೫-೪೨) ; ನೋಟಕ್ಕೆ ನಾಟ್ಕ, ಊಟಕ್ಕೆ ಕೂಟ (ಗಾದೆ). 


ಕೂಡೆ ಸಾಸಿರಲೋಚನನ ಕಟಕದಲಿ ಗುಡಿಗಳು ರಾಚಿ ಕೆಡೆದವು (ಅಂಬಿಕಾ. | ೬. ಸಂಭೋಗ; ರತಿಕ್ರೀಡೆ: “ಶ್ರೋತಂ. .. ಮೈಥುನಂ ಯಭಮೆನೆ 
೪೬-೧೦); ಕೂಚಿಯಾದುದು ಮತ್ತೆ ನಗರದೊಳೀಚೆಯಲಿ ಪಟ್ಟಾಭಿಷೇಕಕೆ |, ಕೂಟಮದು? (ಮಂಗರಾ. ೯೭-೧೫); ಕೂಟದೊಳುಣ್ಮಿದ 
ನಳನೃಪೋತ್ತಮನ (ಅಂಬಿಕಾ. ೪೮-೭೪). [ಕೂಚಿ + ಆಗ್ಕು]) | ಬೆಚ್ಚ ತಟಸ್ತ ಯೊಳ್‌" ಕೂಟ ಸುಖಂಗಳಂ ಪಡೆದನೇಂ ಚದುರಂಗಳ 
ಕೂಜ, ಕೂಜೆ (ನಾ). ಒಂದು ಬಗೆಯ ಉದ್ದವಾದ ಕತ್ತುಳ್ಳ ಪಾತ್ರೆ; (40 ಬದ್ದೆ ದಲ್ಲಬಂ (ಪಂಪ ಭಾ. ೩-೮೨); ಕೂರ್ಪ ಪೆಂಡಿರ ಕೂಟದಂತೆ 
ಹೊಜಿ : ಕೂಜದೊಳಗಿನ ನೀರು ಬಿಸಿಲು ಬಿದ್ದು ಕಾಮನಬಿಲ್ಲಿನ ಬಣ್ಣ | (ಧರ್ಮಾಮೃ. ೫-೧೨೫); ಸುಳಿವ ವಿಟನಂ ನೋಟಿದೊಳವುಗಿಸಿ ಕೂಟದೊಳ್‌' 
ಗಳಿಂದ (ಕುಟುಂಸ್‌. ೩೫); ಕುಡಿಯುವಾಗ ಕೂಜವನ್ನು ಬಾಮ ಕೊಸಜಃ (ಗಿರಿಕ. ೨-೧೦೫ ವ) ; ಕೂಟದಿ ನಾಗರಿಕನ ಮಜಕಿದೊರಗಿಸಿ 


ತಗಲಿಸುವುದಿಲ್ಲ (ಪ್ರವಾಇ. 11, ೩೧೧). ಕೊೂಜೆ: ರನ್ನದ ಕೂಜಿಯ 
ಹರಿನೀಲದ ಪೊಸಬಿನ್ನಾಣದ ಕರಕವ (ಮದೇಪು. ೧೯-೪೪); ಕೂಜಿ ಹಾಕುವ ಸುಂಕ: ಮನೆದೆಜಕೆ ಮದುನೆದೆಜಕ.. .ಕೂಟಿಕಕನ್ನಿ ಬೀರವಣ 
ಯಿಂದಷ್ಟು ನೀರು ತೆಗೆದು ಮುಖದ ಮೇಲೆ ಹನಿಸಿದ (ಏಕಾಂಗಿ. ೯೫). |45| ಕೊಡತಿವಣ (ಮೈ ಆರಿ. ೧೯೩೨, ೧೬-೩೦; 1069), ಮತ್ತಮಾ 

[«- ಮರಾ. ಕುಜಾ, ಕುಜ್ಮಾ ; ಹಿಂ. ಕುಜ್ಞಾ ; ಪಾರೆ. ಕುಜಾಹ್‌ ಶಂಭೋಜಿಗೆ ಕಸ್ಪವಿತ್ತುಂಕೂಟಮಂ ಕಳಿಸಿ ಪೆಂಪುಗೆಯ್ದು(ಚಿಕವಿ.೧೫ವ). 


(ನೋಹತ. ೧೮-೪೮). ೭. ಒಂದು ಬಗೆಯ ತೆರಿಗೆ; ಸಭೆಯ ಮೇಲೆ 


ಕೂಟೃ ೨೦೦೭ ಕೊಟಿನೀತಿಜ್ಞ 
ಕೂಟು: ೩. “ಗುಂಪು, ಕೂಟು, ಬಳಗ (ಕಂನುಹು. ೮೩). | ಕೂಟಿಕ್ರಿಯೆ (ನಾ). ಮೋಸಮಾಡುವಿಕೆ; ವಂಚನೆ; ಕಪಟ: 
೪. ತಾಲೂಕು ಕಚೇರಿಯ ಕೂಟಗೆ ಕೆಲವರು ಮಾತನಾಡುತ್ತ | ಧರಣೀಪುತ್ರ ನಿವಾಸದೊಳ್‌ ನಿಲೆ ಬುಧಂ ಕೂಟಿಕ್ರಿಯಾನೇದಿ ತಸ್ಕರಂ 
ನಿಂತಿದ್ದರು'( ಮುಂಗಾಪು. ೧೦೪) ; ನಾನೇ ಸ್ವತಃ ಊರ ಮಧ್ಮದ ಕೂಟಗೆ * . ೬ ಎನಿಕುಂ (ಜಾತತಿ. ೧೭-೨೨). [ಕೂಟ್ಕ + ಕ್ರಿಯೆ) 
ನಿಂತು ಪತ್ರಿಕೆ ಮಾರಬೇಕು (ಅಪನಾ. ೭). ೬. ಶರಧಿಸಮಾನವೀಕ್ಷಿಸೆ ಇಟ 1 ಸಂಭೋಗದ ಮುಕ್ತಾಯ, ರತಿಕ್ರೀಡೆಯ ಅಂತ್ಯ: 
ಗಂಭೀರದೊಳೊಪ್ಪುವ ಕೂಟ ನೇಳ್ಲಿಯೊಳು ದೊರೆ ಮಳರಧ್ವಜಂ | 8 ಬಿಡುಮುಡಿ ಬಿಗುಹುಗುಂದಿದ ಮೊಲೆ ಬೆಳರ್ದುಟ ಬಿಡದೆ ಫೊಯ್ತಳ್ಳಿ 
(ಕಇ, 1%, ೧-೬೬; 1204). ಲೆ. ಅನೇಕ ತರಕಾರಿಗಳನ್ನು ಕೂಡಿಸಿ ಕಂಪಿಸುವ ತೊಡೆಯೆಸೆದಿರೆ ಕೂಟಿ ಗಡೆ ಯ ವಾರಸ್ತ್ರೀಯರೊಡನೆ 
ಮಾಡಿದ ಮೇಲೋಗರ: ಕೂಟು, ಮಜ್ಜಿಗೆಹುಳಿ, ಚಿತ್ರಾನ್ನ - . - ಬಂದವನ ನೋಡಿದರು (ಕುರಾಸಾಂ. ೩೧-೨೫). [ಕೂಟ + ಕಡ್ಮೆ] 
ಮತ್ತು ಪಾಯಸಗಳನ್ನು (ರಂಗಕ. ೧೨೬). ಕೂಟಿಗಾನ (ನಾ). ಸಾಮೂಹಿಕ ಗೀತೆ; ಮೇಳಗಾನ: ಗ್ರೀಕರು 
[« ಕೂಡು ./ ಶಮಿ. ಮಲ. ಕೂಟ್ಟಿ ; ತೆಲು. ಕೂಟ] ತಮ್ಮ ರುದ್ರನಾಟಕಗಳಲ್ಲಿ ಕೆಲವು ಕಡೆಮಾತ್ರ ಕೂಟಗಾನದೊಂದಿಗೆ 
ಕೂಟ "ಗೂಂಟ' ನೋ. 10] ನಾಟ್ಕ ವನ್ನು ಪ್ರದರ್ಶಿಸುತ್ತಿದ್ದರು (ಭಾರದ. ೫೪೯). [ಕೂಟ್ಯ + ಗಾನ] 
ಕೂಟ (ನಾ). ೧. ಎತ್ತರವಾದುದು ; ನೆತ್ತಿ; ಶಿಖರ: “ಶೃಂಗಂ, ಕೂಟಗೆ, (ನಾ). ಸಂತರ್ಪಣೆ; ಸಮಾರಾಧನೆ: ಕೂಟಗೆಯ. ಕೂಳ 


ಶಿಖರಂ, ಕೂಟಿಂ -ಈ ಮೂಲಂ ಕೋ ಡುಂಗಲ್‌? (ಹಲಾಯು. 
೨೭-೧೨); “ಕೂಟಮಾ ಶಿಖರಮಾ ಶೃಂಗಮೆಂದರೆ ಕೋಡುಗಲ್ಲಕ್ಕು? 
(ಮಂಗರಾ. ೩೦-೨) ; ನಿಜ ಕೂಹಾಗ್ರ ದೊಳ್‌ ಪಾಯ್ವ ಗಂಗಾಜಲದಿಂ 


ನುಣ ಬಂದವರೆಲ್ಲರು ಅಜಾತನ ನಿಲವ ಬಲ್ಲರೆ? ಬೇಟಿದ' ಕಣ್ಣಿನವರೆಲ್ಲರು 
ಸತ್ಸಂಗವ ಬಲ್ಲರೇ (ನೋಳಿಮಾ. ೨೬-೧೦೫); “ಭಿಕ್ಷಾನ್ನ; ದಾಸೋಹ” 
(ಮೋಳಿಮಾ. ಕೋಶ). («ಇ ಕೂಟ, 2) 


(ಪಂಪಭಾ, ೪-೧೪) ; ಉತ್ತುಂಗ ಧ್ವಜ ತೋರಣಂಗಳಿಂ ಸೊಗಯಿಪ।|!$ 
ಕೂಟಂಗಳಿಗೆಲ್ಲಂ ನಾಡೆ ಮನಂಗೊಳಿಫುವು (ಕಾವ್ಕಾವ. ೯೯) ; ಅವಳು 
ಚತುಃಶೃಂಗಿ ಕೂಟವನ್ನು ದಾಟ. , . ಹೋಗಿದ್ದಳು (ಚೆಂದು. ೫೩). 
೨. ಚಲನವಿಲ್ಲದಿರುವಿಕೆ; ಅಚಲತೆ; ಸ್ಥಿರತೆ. &. ಇಂದ್ರಜಾಲ; 
ಕಪಟ; ಮೋಸ: .*ಕೈತನಂ, ಕಪಟಂ, ಕೂಟಂ , , . ವೃಪದೇಶಃ 
-ಈ ೧೦ ನೆವಂ? (ಹಲಾಯು. ೧೧೭-೨೪) ೪. ಹಡಗು; ದೋಣಿ. 
೫, ನೇಗಿಲಿನ ಭಾಗ; ಕುಳು. ೬. ಚಮ್ಮ ಓಗೆ; ಸುತ್ತಿಗೆ. 
೭. (ಎತ್ತು ಮೊದಲಾದವು) ಕೊಂಬು ಮುರಿದದ್ದು; ಕೊಂಬಿಲ್ಲದ್ದು: 
*“ನಿರ್ಭಗ್ನಶೃಂಗನಕ್ಕುಂ ಕೂಟಿಂ? (ವಸ್ತುಕೋ. ೮೯-೫); *ಕೊಂಬೊತ್ತಿ 
ಮುಜದಿರೆ ಕೂಟಿವಕ್ಕು” (ಮಂಗರಾ. ೫೩-೨). ಲ, ಏಲಕ್ಕಿ. 
೯. ಜಿಂಕೆ ಮೊದಲಾದುವನ್ನು ಹಿಡಿಯುವ ಬಲೆ “ಭೈತ್ರ 
ಮೇಖಲೆ ಯೋಗಂ ಕಪಟಿಂ ಸಮಂಗಳಿವು ಕೂಟಾ ಖ್ಮಾ ನಂ? 
(ನಾನಾರ. ೧೫೩). ೧೦. [ಜ್ಯೋತಿ] ಜಾತಕಗಳ ಹೊಂದಾಣಿಕೆ. 
Pp ವಧೂವರರ ಜನ್ಮಪತ್ರಿಕೆಗಳಿಗನುಗುಣವಾಗಿ' ಹೊಂದಾವಣೆ 
ಯಾಗುವಂತೆ ನೋಡುವ ಕ್ರಮ: ಎಮ್ಮನರು ಬೆಸಗೊಂಡರೆ 
ಶುಭಲಗ್ನನೆನ್ನಿರಯ್ಕ, ರಾಶಿ ಕೂಟ ಯಣಸಂಬಂಧವುಂಟಿಂದು ಹೇಳಿರಯ್ಯ 
(ಬಸವ. ೮೩). 

ಕೂಟಿದನಾಯಕರಗಂಡ - ಒಂದು ಬಿರುದು: ಮಲಕಿಹೊಕ್ಕರೆ 
ಕಾವಕೂಟಿದನಾಯಕರಗಂಡ ಕಾಡನೂರಮಲ್ಲೆಯ ನಾಯಕನ ಮಗ 
(ಎಕೆ, ೩೪1, ಗುಬ್ಬಿ. ೧೮-೪ ; 1366). [ಸಂ.) 

ಕೂಟಕ (ನಾ): ೧. ಗುಂಪು; ಸಮೂಹೆ. ೨. ಗೋಲ. ೩. ನೇಗಿಲ 
ಕುಳ. ೪. ಕುಳ ಹಾಗು ಈಸುಬಿಟ್ಟು ಮಿಕ್ಕು ನೇಗಿಲ ಭಾಗ; 
ನೇಗಿಲ ದಿಂಡು. [2o.] 

ಕೂಟಿಕುಳಿ (ನಾ). ಗುಂಪುಗೂಡುವ ಜನ; ನೆರವಿ: ಜನಮೆಲ್ಲಂ 
ನೆರೆದಕ್ಕಟಿಣ್ಣ ರಿವರಿಂದೇ ವಂದರೇವೊೋದರೆಂಬಿನಮೇಂ ಪೋಪಮೆ ನಾಡ 
ಕೂಟಿಕುಳಿಗಳ್ಲೇದೋಸಮೇಂ [ಪಾಕಾಂ. ಮೆಂ) ಬನ್ನಂ (ಪಂಪಭಾ. 
೩-೬೫) ; *ತಾದಾತ್ವಿಕಬಲಸ್ಯ - ಕೂಟಕುಳಿಯಪ್ಪ ಬಲವನುಳ್ಳಂಗೆ 
ಆಗಳಹ ಬಲವನ್ನುಳ್ಳಂಗೆ” (ನೀಶಿವಾ. ೩೧-೨೪) ; ಮೃಡನಿರ್ದಂತಿರೆ 
ಕೋಟ ಕೂಟಕುಳ£೪) ಡೈವಕ್ಕಾಸೆಯಂ ಮಾಡಿ ನೀಂ ಕಿಡದಿರ್‌ 
(ಪಂಪಾಶ. ೬೨), [ಕೂಟ + -ಕುಳ್ಳಿ) 

ಕೂಟಕೂಡು (ಕ್ರಿ). ನೆರವಿಯಾಗು; ಗುಂಪಾಗಿ ಸೇರು; ಸಭೆ 
ಸೇರು: (೪). (ಕೂಟ + ಕೂಡು] 


ಕೂಟಗ್ಮೆ (ನಾ). (ಕರಾ) ಕಹಿಯಾದ ಔಷಧಿಯೊಡನೆ ಸೇರಿಸುವ 
ಸಿಹಿ: ಅವನು ಕೂಟಿಗೆ ಇಲ್ಲದೆ ಔಷಧಿ ಕುಡಿಯುವುದಿಲ್ಲ (ರೂಢಿ). [?] 

ಕೂಟಚಾತುರ್ಯೆ (ನಾ). ಮೋಸಗಾರಿಕೆಯ ಚತುರತೆ: ನಿನ್ನೆ 
ಅವರ ಮುಖದ ಮೇಲೆ ಕಂಡು ಬಂದ ಕೂಟಿಚಾತುರ್ಯ ಇಂದು ಕೆಂಡು 

(ಕೂಟ * ಚಾತುರ್ಯ]. 


ಬರಲಿಲ್ಲ (ಬಾಣಆ. ೧೩೦). 
20| ಕೂಟಣಿ "ಕುಂಟಣಿ? ನೋ. 
ಕೂಟಣಿಗ (ನಾ). ಎ ಕುಂಟಿಣಿಗ: ಕೂಟಣಿಗರೊಡನಾಡಿ. ಮಡಿಯ 
ದಿರಕಟಿ ಸಾರುವೆನು (ಅಂಬಿಕಾ. ೩೪-೧೦೦). 
(ಕೂಟಣಿ (೮ ಕುಂಟಣಿ) + -ಇಗ] 
ಕೊಟಿತರ್ಕೆ (ನಾ). ಕುತಂತ್ರದ ತರ್ಕ; ಕುಯುಕ್ತಿ: (ಮೋಸ 
25 ಗೊಳಿಸುವುದಕ್ಕಾಗಿ ಹೂಡಿದ) ಕೂಟತರ್ಕ, ಕುತರ್ಕ, ತರ್ಕಾಭಾಸ, 
ಸತ್ಯಾ ಭಾಸ (sophism. ಇಂಕನಿ). [ಕೂಟ + ತರ್ಕ] 
ಕೂಟಿತಾನ (ನಾ). [ಸಂಗೀತ] ತಾನಗಳಲ್ಲಿ ಒಂದು ಪ್ರಕಾರ: 
ತಾನದಲ್ಲಿ ಕೂಟತಾನವೆಂದೂ ಶುದ್ಧತಾನವೆಂದೂ ಎರಡು ವಿಧ. 
ಕೂಟತಾನದಲ್ಲಿ ವಕ್ರ ರೀತಿಯಲ್ಲಿ ಸ್ವರಮೇಕೈಕೆ ಇರುತ್ತದೆ 
80| (ಸಂಗೀಚಂ. ೮೯). [ಕೂಟ್ಮ + ತಾನ] 
ಕೂಟಿದಳೆ (ಕ್ರಿ). ಒಟ್ಟುಗೂಡು ; ಸೇರಿಕೊಳ್ಳು ; ಸಮ್ಮಿಶ್ರವಾಗು : 
ಹುಳಿದಾಳಿದೆ ಸಾಲು ಶಿಖರಣಿ ಬಹು ಕೂಟದಳೆದ ನಿಂಬೆಯ ಹಣ್ಣ 
ಸವಿದು (ಮೋಹತ. ೩-೫೩). [ಕೂಟ + ತಳ್ಳ) 
ಕೂಟನಾಟ್ಯ (ನಾ). ಸಾಮೂಹಿಕ ನಾಟ್ಯ; ಮೇಳನೃತ್ಯ: 
85: ನಿಸರ್ಗದ ಆನಂದದಲ್ಲಿ ತುಂದಿಲರಾದ ಈ ಜನರು ಕೂಟನಾಟ್ಮ ಗಳನ್ನು 
| ರಚಿಸಿ... ನಿಯೋಜಿಸಿಕೊಳ್ಳುತ್ತಾರೆ (ಭಾರದ. ೫೬೪). 
| [ಕೂಟ + ನಾಟ್ಕ] 
ಕೂಟಿನೀತಿ (ನಾ). ಕೆಪಟ ವರ್ತನೆ; ಮೋಸದ ನಡತೆ: ಮೊಹಬತ್ತ್‌ 
ಖಾನನೆ ಜಹಂಗೀರನ ಬಂದಿಯಾಗುವಂತೆ ರಾಣಿ ಕೂಟನೀತಿಯನ್ನು 
40 ರಚಿಸಿ ಕೃತಿಗೈದಳು (ನೂರಜ. ೫೪); ಈ ಸಮಯದಲ್ಲಿ ಕೂಟನೀತಿ 
ಅವಶೃವೆಂದು ಜ್ಞಾನಶಂಕರರಿಗೆನಿಸಿತು ( ಪ್ರೇಮಾಶ್ರ. ೧೨೨). 
[ಕೂಟ + ನೀತಿ] 
ಕೂಟನೀತಿಜ್ಞ (ನಾ). ಕಪಟನೀತಿಯಲ್ಲಿ ನಿಪುಣನಾದವನು; 
ಮೋಸದ ರೀತಿಯನ್ನು ಬಲ್ಲವನು: ಈ ನೀತಿವಿಕಾಸಗೊಂಡಿದ್ದೂ 
45 ಕೂಡ ಕೂಟನೀತಿಜ್ಞರ ಕುತಂತ್ರಗಳ ಆಧಾರದಿಂದಲ್ಲ (ಶ್ರೇಷ್ಠಪ್ರ. ೧೭೫). 


[Ao] 


ನಾ 


ಕೂಟಿಪತ್ರ 


ಕೂಬಿಪತ್ರ (ನಾ). ಕಪಟ ಪತ್ರ; ಮೋಸದ ಪತ್ರ: “ಇದು ಕೂಟ 
ಪತ್ರನಿರಬೇಕು (ಹೆೇಮುಕೂ. ೧೦೨). [ಕೂಟ್ಯ * ಪತ್ರ] 
ಕೂಟಪದ್ಯ (ನಾ). ಸಂದಿಗ್ಭಾರ್ಥವುಳ್ಳ ಪದ್ಯ; ಗೂಢಾರ್ಥದ ಪದ್ಯ: 
ಇಬ್ಬರೂ ಅರ್ಥವಾಗದ ಕೂಟಪದ್ಮಗಳನ್ನು ಅಲ್ಲಲ್ಲಿ ಬರೆದವರೇ 
(ಸಾಹಿಜೀ. ೧೧೧). [ಕೂಟ್ಯ + ಪದ್ಯ] 
ಕೂಟಿಸಾಕೆಳೆ (ನಾ). ೧. ಪಿತ್ತಜ್ವರ. ೨. ಆನೆಗಳಿಗೆ ಬರುವ ಒಂದು 
ಬಗೆಯ ಜ್ವರ: ಮಾರ್ಬಲದಾನೆಗೆ ಕೂಟಪಾಕಳಂ ಕುದುರೆಗೆ ಕರ್ಣ 
ದೂಸಿಕೆ (ಪಂರಾಮಾ. ೪-೬೬) ; ಖೇಚರ ಚಕ್ರವರ್ತಿ... ಅರಾತಿಮದ 
ದ್ವಿಪ ಕೂಟಪಾಕಳಂ ಯಾಚಕ ಯಾಚಿತಾರ್ಥ ಸುಸಮರ್ಥಂ 
(ಚಂದ್ರು. ೬-೧೯). [< ಸೆಂ. ಕೂಟಿಪಾಕಲ] 
ಕೂಟಿಸಾಲಕ (ನಾ). ೧. - ಕೂಟಿಪಾಕಳ : (8). ೨. ಕುಂಬಾರ; 
ಕುಲಾಲ. ೩. ಕುಂಬಾರನ ಆವಗೆ, ಒಲೆ. (ಸಂ. 
ಕೂಟಿಪ್ರಕರ (ನಾ). ಬೆಟ್ಟದ ಶಿಖರಗಳ ಸಮೂಹ: ಮುಗಿಲಂ 
ಪೊತ್ತಿರ್ಪ ಕೂಟಪ್ರಕರದಿನ್‌ $e ಕಡುವೆಳ್ಪೇಜರಿದಿಂದ್ರಾದ್ರಿ 
ಯೆಂಬನ್ನೆ ಗಮೊಪ್ಪಂಬೆತ್ತುವಂ (ಚಂದ್ರಪು. ೩-೮೧). [ಕೂಟಃ ಪ್ರಕರ] 
ಕೂಟಿಪ್ರಶ್ನೆ (ನಾ). ತೊಡಕಿನ ಪ್ರಶ್ನೆ; ಬಿಡಿಸಲಾಗದ ಒಗಟು; 
ಕಗ್ಗಂಟು: ಒಬ್ಬನಿಗೆ ಇರುವಿಕೆಯ ಸಮಸ್ಯೆ, ಇನ್ನೊಬ್ಬನಿಗೆ ಕರ್ಮದ 
ಕೂಟ ಪ್ರಶ್ನೆ (ವಿಚಾಮಂ. ೬೨) ; ಏನು ಮಾಡಬೇಕೆಂಬ ಕೂಟಪ್ರಶ್ನೆ 
ಅವನೆದುರಿಗೆ ಹೆಡೆಯೆತ್ತಿ ನಿಲ್ಲುತಿತ್ತು (ಸಮಜಿ€. ೬೨೦). 
ಇಂದಿನುತ್ತರ ಮುಂದೆ ಕೂಟಿಪ್ರಶ್ನೆ (ಕಲ್ಲೋಲ. ೫೮). (ಕೂಟ + ಪ್ರಶ್ನೆ] 
ಕೊಟಿಮಾನ, (ನಾ). ಮೋಸದ ಅಳತೆ ಅಥವಾ ತೂಕ : (ಕಿ). 
[ಕೂಟ + ಮಾನ] 
ಕೂಟಿಮಾನ, (ನಾ). ವಾದ್ಯಗಳ ಮೇಳ, ಹೊಂದಾಣಿಕೆ: ರೂಪು 
ನೇರು ಲಾಗು ಲವಣೆಯಡಪು ತಿರುಪು ಕೈಮಲಕಿಕಳಾಸ ಕೂಟಿಮಾನಂಗಳಂ 
ಸಂಗಳಿಸಿ ರಸಭಾವಂದಪ್ಪದೆ (ರಾಜಶೇ. ೫-೧೯ವ). [ಕೂಟ್ಟ 4 ಮಾನ] 
ಕೊಟಿಯಂತ್ರ (ನಾ). ಮೃಗಪಕ್ಷಿಗಳನ್ನು ಉಪಾಯದಿಂದ 
ಹಿಡಿಯುವ ಸಾಧನ, ಬಲೆ, --ಬೋನು: “ಉನ್ಮಾಥಃ ಕೂಟ 
ಯಂತ್ರಂ, ನಿರ್ಯಂತ್ರಣಂ - ಈ 4 ತಗವುದು [ಬಲೆ, ಬೋನು]? 
(ಹಲಾಯು. ೧೯೯೭). [ಕೂಟ + ಯಂತ್ರ) 
ಕೂಟಯುಕ್ತಿ (ನಾ). ಕಪಟದ ಉಪಾಯ; ಮೋಸದ ಯುಕ್ತಿ: 
ಕೃಷ್ಣನು ಅವನ ಕೂಟ ಯುಕ್ತಿಯ ನ್ನು ಲಕ್ಷ್ಯವೇ ಮಾಡಲಿಲ್ಲ 
(ಭೀಷ್ಮಚ. ೧೬೦). [ಕೂಟ್ಮ * ಯುಕ್ತಿ) 
ಕೂಟಯುದ್ಧ (ನಾ). ಕಪಟಯುದ್ಧ : ಪೊನ್ನ ಮಯ್ಯನಿಲ್ಲದೇ ಹೋಗಿ 
ದ್ದಕಿ.., ಗೊಜ್ಜಿಗನ ಕೂಟಯುದ್ಧವನ್ನು ಎದುರಿಸಲು ಸಾಧ್ಯವಾಗು 
ಶ್ರಿ ರಲಿಲ್ಲ (ದಾನಚಿಂ, ೧೦೯). [ಕೂಟ್ಯ + ಯುದ್ಧ] 
ಕೂಟಯೋಗ (ನಾ). [ಜ್ಯೋತಿ] ಮೂವತ್ತೆರಡು ನಾಭಸ ಯೋಗ 
ಗಳಲ್ಲಿ ಒಂದು: ನಾಲ್ಕನೆಯ ರಾಶಿಯಿಂದ ಹತ್ತನೆಯ ರಾಶಿಯವರೆಗಿರುವ 
ಏಳು ರಾಶಿಗಳಲ್ಲೂ ಗ್ರಹನಿದ್ದರೆ ಕೂಟಯೋಗ ? (ಜಾತತಿ. ೧೩-೮ ಟೀಕೆ). 
[ಕೊಟ್ಟ 4 ಯೋಗ] 
ಕೂಟಯೋಧಿ (ನಾ). ಕೂಟಯುದ್ಧ ಮಾಡುವವನು; ಕಪಟ 
ಯುದ್ಧ ಮಾಡುವವನು: ಆ ಕ್ರತುಪ್ರಯತ್ನಮಂ ಕಡಿಸಿ ಭಂಗಿಸೆ 
ಕೂಟಯೋಧಿಯಂ (ಶ್ರೀರಾಮಾ. ೭೧೫-೧೭೬). 
[ಸಂ. ಕೂಟಿಯೋಧಿನ್‌] 
ಕೂಟಿರಾಜ (ನಾ). ಶಿಖರದಲ್ಲಿರುವ ರಾಜ (?) : ಕೂಟರಾಜನ ಗಾಡಿ 
ನಟಿರಾಜನ ನೋಡಿ ಚಿದಂಬರದಿ(ಸೂರ್ಯಪಾ.೪೦-೯). [ಕೂಟ್ಮ ರಾಜ) 
ಕೂಟಲೇಖ (ನಾ).ಎಕೂಟಪತ್ರ. "ಕೂಟಲೇಖಕರಣ' ಪರಾ. [ಸಂ.] 


A EN EEE ಸಭ ಸಷ ಹಪ ಪೋನ SEE EEA SENSES SLANT 


೨೦೦೮೪ 


ಕೂಟಿಸ 
ಛ 


| ಕೂಟಲೇಖಕೆರಣ (ನಾ). ಕಪಟ ಪತ್ರ ಮೊದಲಾದುವನ್ನು ಬರೆದು 
ಮೋಸಗೊಳಿಸುವಿಕೆ: ವರಪ್ರಯೋಗವಶದಿಂ ಕೆಳ್ಳೋಲೆಯಂ 
ವಂಚಿಸುವುದು ಕೂಟಲೇಖಕರಣಂ (ಕ್ರಾವಕಾ. ೧೨೬-೧). 
[ಕೂಟಲೇಖ* ಕರಣ] 
3 | ಕೂಟಿಲೇಖಕ್ರಿಯೆ (ನಾ). - ಕೂಟಲೇಖಕರಣ : ನ್ಯಾಸಾಸಹಾರ 
ಕ್ರಮಮನುಗತಿಯಿಂ ಕೂಟಲೇ ಬಕ್ರಿಯಾವಿಜ್ಞಾನಂ(ಸುಕುಮಾ. ೬-೧೪). 
[ಕೂಟಲೇಖ ಕ್ರಿಯೆ] 
ಕೂಟಿವಡೆ (ನಾ). ಒಟ್ಟುಗೂಡಿದ ಸೈನ್ಯ: ಇಂತು ಕೂಟವಡೆಯಂ 
ಕೋಟಲೆಗೊಳಿಸಿ ದಾಂಟಸಿ (ಚಿಕವಿ. ೨-೫೨). (ಕೂಟ್ಮ* ಪಡೆ) 
101 ಕೂಟಿವಾದ (ನಾ). ಕಪಟದ ವಾದ; ಸುಳ್ಳುವಾದ : ಅವನು ಯಥಾ 
ರೂಢಿಯ ಕೂಟವಾದಗಳನ್ನೆಲ್ಲ ಆಶ್ರಯಿಸಬೇಕಾಯಿತು (ಪುನರು. ೩೭೪). 
[ಕೂಟ್ಯ + ವಾದ್ಯ) 
ಕೂಟಿಶಾಲ್ಕಲಿ (ನಾ). ೧. ಒಂದು ಬಗೆಯ ಬೂರುಗದ ಮರ: 
ಬೀಟುತ್ತು ನೇಟುತ್ತು ನೆಂತಾನುಮೆಯ್ದಿ ಕೂಟಶಾಲ್ಮಲಿಯನಡರ್ವನನಡಿ 
ಯಿಂದಾಮಸ್ತ್ರ ಕಂಬರಂ (ಶಾಂತಿಪು. ೭-೯೧ ವ). ೨. ಒಂದು ನರಕದ 
ಹೆಸರು: ಕೂಟಶಾಲ್ಮಲಿ... ಸುಮನವೆಂಬೈದು ಮಂತ್ರಿನರಕಂಗಳೊಡನೆ 
(ವಿವೇಕ. ೧೮೦). [?] 
ಕೂಟಿಶಾಸನ (ನಾ). ಕೃತಕ ಶಾಸನ; ನಕಲಿ ಶಾಸನ: ತಾಮ್ರ ಪಟ 
ಗಳಲ್ಲಿ ಕೆಲವು ಕೂಟಶಾಸನಗಳೂ ಅಗಿರುವುದುಂಟು (ಕಶಾಅ. ೩೬). 
[ಕೂಟ್ಯ + ಶಾಸನ] 
ಕೂಟಸಂಭವ (ನಾ).[ಜ್ಯೋತಿ] ಕೂಟಯೋಗದಲ್ಲಿ ಹುಟ್ಟಿದವನು : 
ಅಸತ್ಯವಚೋನ್ವಿತ ಕೊಟಿಸಂಭವಂ (ಜಾತತಿ. ೧೩-೧೮). 
[ಕೂಟ್ಮ * ಸಂಭವ] 
ಕೂಟಿಸಮಸ್ಕೆ (ನಾ). ತೊಡಕಿನ ಸಮಸ್ಯೆ ; ಬಿಡಿಸಲಾಗದ ಸಮಸ್ಯೆ: 
ಸುಮ್ಮನೇ ಕೂಟಿಸಮಸ್ಕೆ ಗಳನ್ನು ಬಿಡಿಸುವ ತೊಡಕಿನಲ್ಲಿ ಬೀಳಬೇಡಿರಿ 
(ಪ್ರಬಂಧ. ೧೨೧). [ಕೂಟ + ಸಮಸ್ಯೆ] 
ಕೂಟಸಾಕ್ಷಿ (ನಾ). ೧. ಸುಳ್ಳುಸಾಕ್ಷಿ: ಕಪಟೋಪಾಯರು ಕೂಟ 
ಸಾಕ್ಷಿಯ ಜನರ್‌ (ಸೋಮೇಶ.ರ೯). ೨. ಸುಳ್ಳುಸಾಕ್ಷ್ಯವನ್ನು 
ಹೇಳುವವನು: ಪಾಷಂಡಗಾತ್ಮ ವಿರಾಮಕಾರಿಗೆ ಕೂಟಸಾಕ್ಷಿಗೆ ನಾಮ 
ಧಾರಿಗೆ ಪಾರ್ಥಕೇಳ್‌ ಪರಲೋಕವಿಲ್ಲೆಂದ (ಕುವ್ಯಾಅ. ೪-೨೬); ಬಯ 
ಲಾಯ್ತು ಕೂಟಸಾಕ್ಷಿಯ ಸಿರಿವೊಲು (ಜೈಮಿಭಾ. ೨೦-೧೬). 
[ಕೂಟ್ಶ- ಸಾಕ್ಷಿ) 
ಕೂಟಿಸಾಕ್ಷ್ಯ (ನಾ). - ಕೂಟ ಸಾಕ್ಷಿ: ಮಾನನಿಧಿಯೆನಿಸುವನ 
ತೀರ್ಥಸಂಗತನ ಸಲೆ ಕೂಟಿಸಾಕ್ಷ್ಮವಂ ನುಡಿಯದವನ , . . ಮನೆ 
ಯೊಳಿಂದಿರೆ ಬಿಡದೆ ನೆಲಸಿರ್ಪಳು (ಜೈಮಿಭಾ. ೫-೬೭). 
[ಕೂಟ್ಕ * ಸಾಕ್ಷ್ಯ) 
ಕೂಟಸ್ಥ (ಗು). ೧. ತುದಿಯಲ್ಲಿರುವ; ಶಿಖರದಲ್ಲಿ ನೆಲಸಿರುವ. 
೨. ಸಮೂಹದ ಮಧ್ಯದಲ್ಲಿರುವ (ನಾ). ೩. ಮನೆತನದ 
ಮುಖಂಡ, ಯಜಮಾನ. ೪. (ಚಿತ್‌ಸ್ವರೂಪದಲ್ಲಿ) ಕೂಡಿ 
ಕೊಳ್ಳುವಿಕೆ; ಐಕ್ಯ: ಎನ್ನ ಅಲ್ಲಿಗಿಲ್ಲಿಗೆಳೆಯದೆ ನಿನ್ನಲ್ಲಿಗೆ ಕೂಟಸ್ಥನ 
ಮಾಡಾ (ನೋಳಿಮಾ. ೧೮೩-೬೯೧). ೫. ಚಿಶ್‌ಸ್ವರೂಪದಲ್ಲಿ 
ಐಕೃಹೊಂದಿದವನು: ಅದೇತಕೆ ಆಯ್ಕಾ ಶಿವನೊಳಗೆ ಕೂಟಸ್ಥ 
ನಾದಹೆನೆಂಬ ಹಲುಬಾಟ (ಮೋಳಿಮಾ. ೨೬೯-೧); ಕೂಟಸ್ಥ ನಲ್ಲದವ 
ನೋದು ಗಿಳಿ ಕಲಿತ ಪಾಠದಂತಕ್ಕು (ಸರ್ವಜ್ಞ. ೪೪೦). ಹಿ, ನಾಶವಿಲ್ಲ 
ದವನು; ಪರಮಾತ್ಮ: ಏಕಂ ಕೂಟಸ್ಕಂ ನಿನ್ನಾಕಾರ ಶ್ರಿತಯವಾದ 
ವಿಭುತೆ ಸಮಗ್ರಂ (ಜಗವಿ. ೪-೧೦೪). (ಸಂ. 


25 
80 
[ 


3 


40 


ಕೂಟಸ ಲ 
ಛಿ 


ಕೂಟಸ್ಮಲ (ನಾ). [ವೀಕೈ] ಐಕ್ಯ ಸ್ಥಲ: ಆಂಗಭನಿ ಭಕ್ತಂಗೆ ಮನಭವಿ 

ಮಹೇಶ್ವರಂಗೆ... ಕೂಟಸ್ಥಲ ಭವಿ ಐಕ್ಶಂಗೆ (ಮೋಳಿಮಾ, ೧೩೨-೫೧೧). 
[ಕೂಟ + ಸ್ಥಲ] 

ಕೂಟಿಸ್ಥಾನ (ನಾ). ೧. ಕೂಡುವ ಸ್ಥಳ; ದಾರಿಯ ಕೂಟ: ಅವ 
ರಿಬ್ಬರೂ ಹೋಗಬೇಕಾದ ದಾರಿಗಳು ಬೇರೆಯಾಗುವ ಕೂಟಸ್ಥಾನ| 5 | 
ಬಂತು (ಮೂರುವಾ. ೮೮). ೨. ಸೇರುವಸ್ಥಳ: ಅವನು. .. ಅವರ | 
ಆಟದ ಕೂಟಿಸ್ಥಾನದಲ್ಲಿ ಹೊಕ್ಕಿದ್ದನು (ಇಪ್ಪಕ. ೨೪೫). | 

[ಕೂಟ 4 ಸ್ಥಾನ] 

ಕೂಟಾಕ (ನಾ). ಸುತ್ತಿಗೆ: (೪. [ಆ ಸಂ. ಕುಟ್ಟಾಕ) 

ಕೂಟಾಗಾರೆ (ನಾ). ಮನೆಯ ಮೇಲ್ಬಾಗದಲ್ಲಿರುವ ಕೋಣೆ; 
ಶಯ್ಯಾಗಾರ : 4 ವಲಭಿ-ಕೂಟಾಗಾರ, ಮಲಗುವ ಮನೆ? 
(ಗಂಗಾಮ. ೨೮೩). [ಕೂಟ್ಯ + ಆಗಾರ] 

ಕೂಟಾಚಾರ (ನಾ). ೧. ಕೂಟದ ಅಥವಾ ಪಂಗಡದ ಆಚಾರ: 
ದೇಶಾಚಾರ, ಜಾತ್ಯಾಚಾರ. .. ಕುಲಾಚಾರ, ಕೂಟಾಚಾರೆ... ಸಂಪ್ರ 
ದಾಯವೆಂಬುದು ಜೊಡೆಉತನುಗಳ py ೫೬ 05013: ಒಂದು 
ಬಗೆಯ ತೆರಿಗೆ: (೧) ಮನೆದೆರಿಗೆ... (೧೦) ಕೂಟಾಚಾರ.. 
ಮೇರೆಗೆ ಹತ್ತೊಂಬತ್ತು ಬಾಬುಗಳನ್ನು ರೈತರಿಗೆ ie 
(ಮಹಾವಂ. 1, ೧೨೪). [ಕೂಟ + ಆಚಾರ) 

ಕೂಟಾಯಿ (ನಾ). (ಕರಾ) ಧಾನ್ಯವನ್ನು ಸಂಗ್ರಹಿಸಿಡುವ ೬. 
ಕಣಜ: ಅಂಗಳದಲ್ಲೊಂದು ಐನೂರು ಮುಡಿ "ಕೂಟಾಯಿ' , 
ಚಿನ್ನದ ನೇವಳ - ಇಷ್ಟೆಲ್ಲ ಇತ್ತು ನೋಡಿ (ಸಳಮೆ. ೧೯). 

[4 ತುಳು. ಕೂಟಾಯಿ, ಕುಟಾಯಿ] 

ಕೂಟಾವಳಿ (ನಾ). ಕೂಟಗಳ ಸಾಲು; ಶಿಖರಗಳ ಸಮೂಹ: 
ಕಾಂಚನ ರುಚಿರ ಸುದರ್ಶನ ರಜತಾಂಕಿತ ವಿಚಿತ್ರ ಕೂಟಾವಳಿಯೊಳ್‌ 

[ಕೂಟ + ಅವಳ್ಳಿ (ದ ಆನಲಿ)] 


20 


| 
(ಶಾಂತಿಪು. ೯-೧೬೯). 

ಕೂಟಾಳಿ (ನಾ). ಸಂಗಾತಿ; ಮೇಳಿಗ(?): ಗಳಗಳನೆ ne 
ಚಿತ್ತವಿದ್ಧೊ ಲಿರದಳುಕ ದ್ವಾರದ ನಿಂದು ಮೆಲ್ಲನಲ್ಲಿಹ ಜನರ ಸಮಯ 
ವೇನೆಂದು ಕೇಳಿ ಸುಳಿದಾಡುವರೊ ಯಂಮ ಕೂಟಾಳಿಗಳು ವಳಗೆಯಿಲ್ಲದೆ 
ಅಂತಸ್ತವಾಗಿರೆ (ಕೃಷ್ಣವಿ. ೪-೨೨). (ಕೂಟ, + -ಆಳ್ಕಿ) 

ಕೂಟ (ನಾ). ಕೀಲು; ತಿರುಗಣಿ: ಬ್ರಿಟನ್ನಿನಲ್ಲಿ ಮಾಡಿದ ಕೂಟಗಳ 
ಮೇಲೆ ಬಾಗಿಲು ತಿರುಗಿದುದರಿಂದ ಸ್ವಲ್ಪವೂ ಸದ್ದಾಗಲಿಲ್ಲ(ಪುನರು.೧೧೬). 

[< ಕೂಟ್ಮ) 

ಕೂಟಕೆ ತೆರಿಗೆ (ನಾ). ಒಂದು ಬಗೆಯ ತೆರಿಗೆ; ಕೂಡಿಕೆ ತೆರಿಗೆ: 
ಮನೆತೆರಿಗೆ, ಹುಲ್ಲಹಣ ... ಮಗ್ಗಕಂದಾಯ, ಕೂಟಕೆ ತೆರಿಗೆ, ಮದಿನೆ 
ತೆರಿಗೆ (ನಮ್ಮನು. ೨೪೩). [ಕೂಟಕ್ಕೆ * ತೆರಿಗೆ (ಆ ತೆಆಕಿಗೆ)) 

ಕೂಟಿಗ (ನಾ). ಕೂಟದಲ್ಲಿ ಆಸಕ್ತನಾದವನು; ವಿಟಪುರುಷ : 
ಜಾಟಗಾತಿಯರಿರವಿಗೆಳೆನಗೆಯಾಟದಿಂ ಬರುವಾಗಲೊಂದೆಡೆ ಕೂಟಗರು 
ಯೆಸೆದಿರ್ದರರಿದರು ಮಿತ್ರಪಂಚಕರು (ಜಿನಭಾ. ೮೦-೫೦). 

[ಕೂಟ + -ಇಗ) 

ಕೂಟಗೇರು (ನಾ). ಒಂದು ಜಾತಿಯ ಸ ಸಸ್ಯ: 
ಕಂಕಣಗಾಳ (ಮೈಡಗಿ. ೪೪-೮೬೭). 

ಕೂಟು "ಕೂಟ್ರ' ನೋ. 

ಕೂಟೈ (ನಾ). ಸಂಘ; ಸಭೆ: ಅವರ ರಾಜ್ಯ ಕುಜುಬೂರ ಅಯ್ಕಗಳ 
ಕೂಟಿಗಳ ದರ್ಮ (ಎಕ. ೫, ಗೋರಿಬಿ. ೯-೧೫ ; 1409). [ಆ ಕೂಟ) 

ಕೂಬೈ (ನಾ). - ಕೂಟ್ಕ : ಹನ್ನರ ಹಣ ಹೊಲೆದೆಜಕೆ ಕೂಟಿ ವುಡ್ಡಿಗೆ 

(< ಕೂಟ್ಕ) 


80 


ಕೂಟಗೇರು , , 
[?) 


45 


ಕೊಳಂ (ಬೊಂಕಶಾ. ೧೯೩೫, ರಾಣಿಬೆ. ೬೬-೨೦; 1). 


೨೦೦೯ 


ಕೂಡಲಿ 


ಕೂಟೋಪಾಯ (ನಾ). ಮೋಸದ ಉಪಾಯ; ಒಳಸಂಚು: 
(ಒಳ) ಸಂಚು, ಹೂಟ, ಪಿತೂರಿ, ತಂತ್ರ, ಮಸಲತ್ತು, ಕೂಟೋಪಾಯ 
(scheme. ಇಂಕನಿ). "ಕುಟಿಲೋಪಾಯ ಪರಾ 

[ಕೂಟ * ಉಪಾಯ) 

ಕೂಡ, ಕೂಡೆ (ಅ). ೧. ಒಡನೆ; ಸಂಗಡ; ಜೊತೆಯಲ್ಲಿ: ಮುನಿ 
ದೊಡಮ್ಮನ ಕೂಡ ಮುನಿಯಲಿ (ಬಸಪು. ೪೭-೨೮) ; ಕರಸಿ ಮಂತ್ರಿ 
ಪುರೋಹಿತರ ಕೂಡೊರೆದನೇಕಾಂತದಲಿ (ತೊ ರ ರಾ. ೧-೫-೧೮); 
ದುರ್ಜನರ ಕೂಡ ಒಡನಾಟ ಬಚ್ಚಲ ರೊಚ್ಚಿನಂತಿಹುದು( ಸರ್ವಜ್ಞ. ೮೦೯). 
೨. ಸಹ: ವಿಜಯನಗರದಂಥ ಸಾಮ್ರಾಜ್ಯವನ್ನು ಕೂಡ ಮಣ್ಣು 
ಗೂಡಿಸಿದ ಕಾಲಪುರುಷನಿಗೆ ನಮಸ್ಕಾರ (ಮಧ್ಯಮ. ೧೫೯). ಕೂಡೆ : 
೧. ಸಂಕ್ರಮಣಕಾಲದೊಳ್‌ ಕೂಡೆ ಬನ್ನ ಪೌಷದ ಶಿಥಿಯೊಳ್‌ 
(ಇಆ.2೭1,೨೨೩-೪;929); ಗಾಣರ ಕಾಕಳಿ ಕೂಡೆ ಸೋರ್ವ ಮಾನಿನ ಸೊನೆ 
(ಆದಿ. ೧೩-೬) ; ದುಶ್ಯಾಸನ ಶಕುನಿ ದಿವಾಕರಾತ್ಮಜರ ಕೂಡೆ ಸುಯೋ 
ಧನನಳಿದನೆಂದೊಡೇ0೦.(ಧರ್ಮಾಮೃ. ೨-೭೫); ಬೇಟಿ ಕರ್ಣನ ಕೂಡೆ 
ಸಡುರಸದೂಟ ಕರ್ಣನ ಕೂಡೆ (ಸಂಧಪ. ೧೭-೧೧೩); ಕುಲಹೇಡಿಯ 
ಕೂಡೆ ಸರಸವೇ (ಗಾಜಿ), ೩. ಕೂಡಲೆ; ತಕ್ಷಣ; ಒಮ್ಮೆಲೆ: 
ಆಡನಿಯಂ ಕೂಡೆ ಕಾಳಿಂದಿಯೆತ್ತಂ ಪರ್ಬಿತ್ತೆಂಬಂತೆ (ಕಾದಂಪೂ. ೧೬೫); 
ವಿಚಿತ್ರವನಾಳಿ ಕೂಡೆ ತಳ್ತೆ ಸೆದಿರೆ (ಎಕ. ೪111, ಸಾಗರ. ೧೦೮-೨೬; 1042); 
ಶಾಂತಿಯ ಮಾಡ ಹೋದರೆ ಕೂಡೆ ಬೇತಾಳನಾಯ್ದು 
(ಬಸವ. ೫೨೬) ; ಕೂಡೆ ಕೈಕೊಳಹೇಳಿ ಕೈತಪ್ಪಾಗದಿರದು ನೃಪಾಲಕಂಗೆ 
(ಕುವ್ಯಾದ್ರೋ. ೨-೩೨) ; ತಲೆಯ ಕಡಿ ಕೊಲ್ಲೆನುತ ಕನಿದುದು ಕೂಡೆ ಖಳ 
ನಿಕರ (ತೊೂರರಾ. ೧-೧೧-೧೧). 

ಕೂಡಣ - ಕೂಡಿರುವ; ಸಂಗಡದ; ಜೊತೆಯ: ಬೊಮ್ಮನ 
ಕೂಡಣ ಮುನಿಸಿಂ ಕೌಶಿಕಮುನಿ ಸಕಲವ ಹುಟ್ಟಸನೇಂ 
(ವೀರೇಚ. ೧-೩೦) ; ಅಸುರನನು ಕೊಂದವರ ಕೂಡಣ ಕಲಹ ಬೇಡೆಂದ 
(ನಿಭಾಗ. ೧೦-೬೭-೩೭) ; ಸಿಂಗನ ಕೂಡೆಣ ಕಲಹದೆ ಕರಿಗಳ ಜಂಗುಳಿ 
ಜೀವಿಸಲಹುಡೆ (ಕಂನವಿ. ೧೫-೧೦೮). 
(ಡೇ. ॥ ತಮಿ, ಮಲ. ತುಳು. ತೆಲು. ಕೂಡ] 

ಕೊಡಂಚು (ನಾ). ೧. “ಎರಡು ಚಾವಣಿ ಕಮಾನುಗಳು 
ಒಂದಕ್ಕೊಂದು ಸಂಧಿಸಿ ಆದ ಅಂಚು (0:08. ಇಂಕನಿ). ೨. (ಸೀರೆ 
ಮೊದಲಾದವುಗಳಿಗೆ) ಸೇರಿಸಿದ ಅಂಚು: ಕೂಡಂಚಿನ ಸೀರೆ (ರೂಢಿ). 

[ಕೂಡ್ಮು + ಅಂಚ್ಯು] 

ಕೂಡಲ್‌, ಕೂಡಲು (ನಾ).೧.ಕೂಡಿಕೊಳ್ಳುವಿಕೆ; ಜೊತೆ; ಸಂಗಮ: 
ಆ ಸಂಭೇದಃ, ಸಂಗಮಃ, ಸಂಭೇದ್ಯಂ - ಈತಿ ಕೂಡಲ್‌» (ಹಲಾಯು. 
೧೧೦-೪೭); ಪಳದಾ ಕೂಡಲ್‌ (ಎಕ. 1%, ನಾಗಮಂ. ೭೫-೬೨, 776); ಸತಿ 
ಕಾಳಿಂದಿಯ ಸುರನದಿಯ ಕೂಡಲಂ ಫೋಲ್ತಿರ್ದಳ್‌ (ರಸರ. ೪-೧೮೦). 
ಕೂಡಲು : ೧. ಮೂಡಲೆರಡುಂ ಪಳ್ಳದ ಕೂಡಲೆ ಮೇರೆಯಾಗೆ 
(Au. X1-i, ೫೨-೫೮; 1007) ; ತೆಂಕಣಲು ತೊಜಕೆಯ ಕೂಡಲು 
(ಎಇ. XX1, ೨-೭೧ ; 1260); ಹೃದಯ ಹೃದಯಗಳ ಕೂಡಲಾಗುವುದು 
ದೇವಯಾತ್ರೆಗಾಗಿ (ಸೂರ್ಯಪಾ. ೩೪-೧೧). ೨. ಕೃಷ್ಣಾ ಹಾಗೂ 
ಮಲಪ್ರಭಾ ನದಿಗಳ ಸಂಗಮಸ್ಥಾನ: ಎನ್ನ ಸುಖನಿಧಿಯೆ ಗುಣ 
ನಿಧಿಯೆ ಕೂಡಲ ಸಂಗ (ಬಸರ. ೩-೭೩). [ಕೂಡು * -ಆಲ್‌,] 

ಕೂಡಲಿ (ನಾ). ೧. ಒಬ್ಬಾತನ ಹೆಸರು: ಕೂಡಲಿಯನಿಟ್‌ದು 
ಬೇಡ . .. ಕೊಣ್ಣುಪೋಗೆ (ಎಕ, ೪217, ಸೊರಬ, ೨೦೨-೪; 955). 
೨. ಒಂದು ಊರಿನ ಹೆಸರು: ಕೂಡಲೀ ರಾಮಾಭಟ್ಟರ ಮಕ್ಕಳು 
ಶಂಕರಭಟ್ಟರಿಗೆ (ಎಕ. ೪11, ಶಿವಮೊ. ೨-೯೦ ; 1641). [) 


ಕೂಡಲಿಕ್ಕು ೨೦೧೦ 


ಕೊಡಲಿಕ್ಕು (ಕ್ರಿ). ೧. ಸೇರಿಸಿ ಇಡು; ಕೊಡಿಡು: ಲುಬ್ಬಾರ್ಜಿಕೈಶ್ವ 
ರ್ಯಮುಂ ಹೊಲೆಪಾಡಿಂ ದಲೆ ಕೂಡಲಿಕ್ಕಿ ಪೆರರ್ಗಂ ತಾನಾಗಜೇ ಪೋಗು 
ವೊಲ್‌ (ಸೋಮೇಶ. ೯೧). ೨. ಸೇರಿಸು; ಕೂಡಿಸು: ದ್ವೈತಾದ್ವೈತ 
ದೊಳಗೆ ಕೂಡಲಿಕ್ಕಿ ನುಡಿಯಲಾಗದು (ಸಿದ್ಧೇವ. ೩೮). ೩. ಈಡೇರಿಸು; 
ನೆರವೇರಿಸು : “ಸಾಧಿಸಲು ಪಟ್ಟ ಬುದ್ಧಿಯುದ್ಕೋಗ (ಯತ್ನ ಎಲ್ಲವಂ 
ಕೂಡಲಿಕ್ಕುವ ಬುದ್ಧಿ)” (ನಾನಾರ, ಕಿ. ೧೪೮). [ಕೂಡಲ್‌ + ಇಕ್ಕು] | | 
ಕೂಡಲಿಸೊಪ್ಪು (ನಾ). ಒಂದು ಬಗೆಯ ಸಸ್ಯ ;'(ಮೈ ಔಗಿ. ೧೩-೨೨೬). : 
[ಕೂಡಲಿ + ಸೊಪ್ಪ್ಪ] i 

ಕೂಡಲು "ಕೂಡಲ್‌? ನೋ. | 
| 

\ 

| 


5 


ಕೂಡಲುಗೊಳ್‌ (ಕ್ರಿ). ಕೂಡಿಕೊಳ್ಳು, ಜೊತೆಯಾಗು; |10 
ಸಂಗಮವಾಗು : ಕೂಡಲುಗೊಂಡು ರಸ ಪ್ರವಾಹವಾಗಿ ಹರಿದು 
ಧರ್ಮಸಾಗರದಲ್ಲಿ ಸಂಗಮವಾಗುವುದೇ (ನಾಡೋಜ. ೩೪೯). 
[ಕೂಡಲು (<4 ಕೂಡಲ್‌) + ಕೊಳ್ಳ್‌]) 
ಕೂಡಲೂರ್‌, ಕೂಡಲೂರು (ನಾ). ಒಂದು ಊರಿನ ಹೆಸರು: 
ಮರುಕರ ವಿಷಯೇಗ್ರಾಮಂ ಕೂಡಲೂರನ್ನಾಮ ಸಂ ಕ್ಷಿ ತಮ್‌ |15 
ಕೂಡಲೂರು: ಪೆಕ್ಕಲಿಯ; 
ಮುವಲ್ಪ್ಬೊಗೆಯು ಕೂಡಲೂರು ಇನೆತ್ತುಮೂರ್‌ ನೆರಸಾಸನಮಾಗೆ! 
(ಎಕ. 1೪, ಗುಂಡ್ಲು ಪೇ. ಆಆ-೫; 750). [ಕೂಡಲ್‌ + ಊರ್‌] 
ಕೂಡಲೂರು "ಕೂಡಲೂರ್‌' ನೋ. | 
ಕೂಡಲೆ, (ನಾ). ಒಂದು ಊರಿನ ಹೆಸರು : ಎಟ್ಕುಣ್ಣೆ ಪರವೂರು ಕೂಡಲೆ | 20 
ಇನಿತುಮಂ ,. . ಇತ್ತೆನ್‌ (ಎಕ: 12೮, ಬೆಂಗಳೂ. ೮೩-೧೫ ; 890). [1] 
ಕೂಡಲೈ, ಕೂಡಲೇ (ಅ). ಸಂಗಡವೆ; ತಕ್ಷಣ; ಆ ಕ್ಷಣ: ಅವನನ್ನು 
ಕಂಡ ಕೂಡಲೆ (ಮುಂಬಯಿ. ೨-೧೯); ಗೊನೆಯನ್ನು ಇಳಿಸಿಕೊಂಡ! 
ಕೂಡಲೆ (ಮುಂಬಯಿ. ೨-೩೭). ಕೂಡಲೇ : ಯಜಮಾನರು ಹೇಳಿದೆ | | 
ಕೆಲಸವನ್ನು ಕೂಡಲೆ ಮಾಡಬೇಕು (ಮುಂಬಯಿ. ೧-೧೪); ಅವರು | 
ಕೂಡಲೇ ಹಾಗೆ ಮಾಡಬೇಕು (ಯಕ್ಷಪ್ರ. ೬೨). [7] 
ಕೊಡಲೇ "ಕೂಡಲೈ' ನೋ. 
ಕೂಡಲೊಟ್ಟು (ಕ್ರಿ). ಗುಂಪುಗೂಡಿಸು; ರಾಶಿಹಾಕು; ಒಟ್ಟು: 
ಗುಲ್ಮವಂ ಕಡಿದು . . . ಒಣಗಿಸಿ ಅವಂ ಕೂಡಲೊಟ್ಟ (ಸರ್ವವ. 
೧೦೫-೫೬೮). [ಕೂಡಲ್‌ + ಒಟ್ಟು] 30 
ಕೂಡಾಟ (ನಾ). ಕೂಡಿಕೊಂಡಿರುವಿಕೆ; ಒಡನಾಟ: ಬೇಟ ಮನದಲಿ 
ನಗೆಯ ಮಧುರದ ನೋಟ ಕಣ್ಣಲಿ ಬಲಿದವರ ಕೂಡಾಟಗಳಲಿವರಿಬ್ಬ | | 
ಕೊಂಡೆನಿಸಿದರು ಜಗವಣಕಿಯೆ ( ಸಂಭಪ, ೧೬-೧೧೩). [ಕೂಡು + ಆಟ] | 
ಕೊಡಾಡಿ (ನಾ). ಒಡನಾಡಿ; ಸಂಗಾತಿ: “ಜೊತೆಗಾರ, ಸಂಗಾತಿ, | 
ಸಂಗಡಿಗ, ಗೆಣೆಯ, ಕೂಡಾಡಿ, ಸಹಚರ” (8೮11೦೪. ಇಂಕನಿ). 35, 
[ಕೂಡು + -ಆಡಿ|] | 
ಕೂಡಾವಳಿ "ಕೂಡುವಳಿ' ನೋ. | 
[fa 
\ 


(ಮೈಅರಿ. ೧೯೩೦, ಆ೮-೧೧; 478). 


ಕೂಡಾಳಿ (ನಾ). ಇ ಕೂಡಾಡಿ. "ಕೂಡಾಳಿಕೆ' ಪರಾ. 
[ಕೂಡು + -ಆಳ್ಕಿ] 
ಕೂಡಾಳಿಳೆ (ನಾ). ಕೂಡಿರುವಿಕೆ; ಸಹವಾಸ: ಕಾಕರ ಕಿನಿಸು|40 
ಕುಜನರ ಕೂಡಾಳಿಕೆ ಕೂಕೆ ಕೈಕೊ ಕೌಕಂಕನೆ (ಶತಸಾಂ. ೭೫-೮೧). 
[ಕೂಡಾಳಿ + -ಇಕೆ) 
ಕೂಡಿಕೆ (ನಾ). ೧. ಸೇರುವೆ; ಬೆರಕೆ; ಸಂಗಮ; ಕೂಟ: 
ಮಹಾ ವೈದ್ಯನಾಥ ಅಯ್ಯೂರ್‌ ಮತ್ತು ರಾಮಸ್ವಾಮಿ ಶಿವನ್‌ ಅವರದು 
ಹಿತವಾದ .ಕೂಡಿಕೆಯಾಗಿತ್ತು (ಸಂಗೀತ. ೧೫); ಕರಿಯುವುದು |*48 
ಮತ್ತು ಕುಡಿಸುವುವು ಇವೆರಡರ ಕೂಡಿಕೆ (ಅಡುಸ್‌.. ೯೧).| | 


ಕೂಡು, 


೨. ವಿಧವೆ ಅಥವಾ ಗಂಡನನ್ನು ಬಿಟ್ಟಿವಳು ಇನ್ನೊಬ್ಬನೊಡನೆ 
ಮಡುವೆಯಾಗುವಿಕೆ; ಉಡಿಕೆ; ರಾಧಾದೇವಿಯು ಮದುನೆಯ 
ಹೆಂಡತಿಯಂತಾಗದಿದ್ದರೂ ಕೂಡಿಕೆಯವಳಂತಾದರೂ ನನ್ನೊಡನೆ 
ವರ್ಶಿಸುತ್ತಿದ್ದರೆ ನಾನು ಧನ್ಮನಾಗುತ್ತಿದ್ದೆನು (ಸ್ಕೂಲಮಿ. ೨೧೬) ; 
ಬಾಡಿಗೇ ಮನೆ ಕೂಡಿಕೇ ನಂಟರು (ಗಾಜಿ). 

ಕೂಡಿಕೆಗಂಡ - ಕೂಡಿಕೆ ಮಾಡಿಕೊಂಡವನು : (ಕಿ). ಕೂಡಿಕೆ 
ಸಾಲು - ಕೂಡಿಕೆಯ ಪದ್ಧತಿ: (ಎಸಮೈ. 1, ೫1. ಕೂಡಿಳೆಹೆಂಡತಿ ಎ 
ಪುನರ್ವಿವಾಹವಾದವಳು : (ಕಿ). [ಕೂಡು + -ಣಕೆ) 


ಕೂಡಿಕ್ಕು (ಕ್ರಿ). ಕೂಡಿಹಾಕು ; ಒಟ್ಟುಗೂಡಿಸು: ಪತ್ರೆಯನೆಲ್ಲವಂ 


ಕೂಡಿಕ್ಕಿ ಕಾವದಜಲ್ಲಿ ಅನಲವನಿಳ್ಳಿ (ಬಸಪು. ೪೩-೬೯). 
[ಕೂಡ್ಲು + ಇಕ್ಕು) 


ಕೂಡಿಗೆ (ನಾ). ಕೂಡಿಸುವಿಕೆ; ಶೇಖರಣೆ: ಐದು ಲಕ್ಷ ಡಂಗಾಳಿ 


ಅಕ್ಮಿಯಂನು ಕೂಡಿಗೆ ಮಾಡಿಸಿ (ಉಜೇಂದ್ರ. ೪೨). (< ಕೂಡಿಕೆ ?] 


ಕೂಡಿಡು (ಕ್ರಿ). ೧. ಕೊಡಿಕ್ಕು : ದೆಸೆಯಂ ತೆಕ್ಕನೆ ತೀನಿ ಪರ್ಬಿ 


ಗಗನಂ ಕೂಡಿಟ್ಟವೋಲ್‌ ನೀಳ್ದಗುರ್ವಿಸೆ (ಗದಾಯು. ೬-೨೨) ; ದುಡ್ಡು 
ಕೂಡಿಟ್ಟು ಬಳಿದು ಹೋಗುವಾಗ ಬಳಲಿ (ಪುರಂದ. ೨-೫೨-೧). 
೨. ಒಂದಕ್ಕೊಂದು ಜೋಡಿಸಿಡು: (8). [ಕೂಡ್ಲು * ಇಡು] 


ಕೂಡಿನ "ಕುಡಿನ' ನೋ. 
ಕೂಡಿರಿಸು (ಕ್ರಿ). ಜೊತೆಯಲ್ಲಿ ಇರಿಸು: ಮರುಭವದೊಳಪ್ಪೊಡಂ 


ನಿನ್ನಂ ಕೂಡಿರಿಸಿ ಕೊಳ್ವೆನಕ್ಕೆಂದು ನಿದಾನಂಗೆಯ್ದು (ಚಾವುಂಪು.'ಆ೯-೯); 
ಬೇಜ್‌ರಿಸಿ ಕೂಡಿರಿಸಿ ನಿಮಗೆಯು ತೋಜಕಿದುದೆ ಮತ ನಿಮ್ಮ ನೇಮವ 


ಮೀಟ ಬಲ್ಲನೆ (ಕುವ್ಯಾಅ. ೯-೭೫). [ಕೂಡು, ಇರಿಸು] 


| ಕೂಡಿಲು (ನಾ). ಒಂದು ಬಗೆಯ ಮಾನು: ಹೆಮ್ಮಲಗು ಬಿಳಿಯಾನೆ 


ಮಳಲಿ ಕೂಡಿಲು , .. ಮೀನ್ಗಳೆಂ (ಹಚಳಾ. ೫-೪೬). 


[1] 


25, ಕೂಡಿಸು (ಕ್ರಿ). ೧. ಕೂಡಿಡು; ಸಂಗ್ರಹಿಸು: ಹೊಸ ಹರೆಯದಲಿ 


ದ್ರವ್ಯವ ನೆಜ್‌ ಕೂಡಿಸು (ಮೋ ಹ ತ. ೧೮-೭೫); ಪ್ರಾಣವಿರುವಾಗ್ಗೆ 
ಕೂಡಿಸಿದ ಹಣ ಹೆಣವಾದ ಮೇಲೆ ಬಂದೀತೇ (ಗಾದೆ). ೨. ಹೊಂದಿಸು; 
ಅನ್ವಯಿಸು: ಶಾಸ್ತ್ರಿಗಳು ಜಾತಕಗಳನ್ನು ಕೂಡಿಸಿನೋಡಿದರು (ರೂಢಿ), 
೩. ಒಟ್ಟುಗೂಡು; ಸೇರಿಸು: ಎರಡೂ ಸಂಖ್ಯೆಗಳನ್ನು ಕೂಡಿಸಿದರೆ 
ಎಷ್ಟ್ರಾಗುವುದು (ರೂಢಿ). ೪. ಕೂಡುವಂತೆ ಮಾಡು; ಜೋಡಿಸು; 
ಬೆಸೆ; ಕೆಚ್ಚು: ತುಪ್ಪಕ್ಕೆ ಮುಪ್ಪು ಬಂದರೆ ಸಂದು ಕೂಡಿಸುತ್ತದೆ ; 
ಮನುಷ್ಯನಿಗೆ ಮುಪ್ಪು ಬಂದರೆ ಮಣ್ಣು ಕೂಡಿಸುತ್ತದೆ (ಗಾದೆ). 
(ಕೂಡು, + -ಇಸ್ಕು) 


ಕೂಡು (ಕ್ರಿ). ೧: ಒಂದಾಗು; ಸೇರು; ಬೆರೆ; ಜೊತೆಯಾಗು : 


“ಕೂಡು - ಸಂಮೇಲನೇ? (ಶಮಧಾ); ಏಕವಾಕ್ಯಸಂಜಾತಗುಣಂ ತದೇಕ 
ವಚನಂಗಳೊಳಂ ದೊರೆವೆತ್ತು ಕೂಡುಗುಂ (ಕವಿರಾ. ೧-೧೧೯); ಮಹಾ 
ಸಮುದ್ರದೊಳ್‌ ಮಹಾನದಿಗಳ್‌ ಕೂಡುನಂತೇಟಕ್ಷೋಹಿಣೀ ಬಲಂ 
ಕೂಡಿ ನಡೆಯೆ (ಸಂಪಭಾ. ೯-೯೫ನ) ; ಕೂಡಿದವು ಪುರ ಮೂಲ 
(ಕುವ್ಯಾಕ. ೭-೪೦); ಭಕ್ತಿಯೆಂದರೆ ಭಗವಂತನನ್ನು ಬೇಡುವುದಲ್ಲ, 
ಭಗವಂತನಲ್ಲಿ ಕೂಡುವುದು (ಭಾರದ. ೧೧೮). ೨. ಸಾಧ್ಯವಾಗು; 
ಉಂಟಾಗು: ಎಲ್ಲಿರ್ದೇಡಂ ಕೂಡದಾಗಳಣಂ ಕೂಡದು ಬಾಟ್ವ ಮಾತೆನಗೆ 
(ಆದಿಪು. ೩-೪೧); ಎನ್ನ ಮನೋರೆಥಂ ನೀಡಿರದೆ ಕೂಡಿದಪ್ಪುದು 
(ಕಾದಂಉ. ೪೧೩); ಜಿನೇಂದ್ರಾರ್ಚನೆಯಂ ಮಾಡದೆ ಸುಖಮಂ 
ಮನಡೊಳ್‌ ಬಯಸಿದೊಡೆ ಕೂ ಡಲಜರಿಗುಮೆ ಧರೆಯೊಳ್‌ 
(ಧಮಾ ಮೃ. ೬-೧೪೯); ನೋಡುವೆವು ಧರ್ಮ ಪುತ್ರನ ಳೇಡು 
ಈಲಿಯುಗ ಬೀಜವೀಪರಿ' ಕೂಡದೀ ಹೊತ್ತಿನಲಿ -(ಕಂವ್ಯಾಕ: ೧೬-೨). 


ಕೂಡ್ಲು 


೩. ಸಂಭೋಗಿಸು; ರತಿಕ್ರೀಡೆಯಾಡು: ತಾರದಿರ್‌ ಮೊಗೆಮನಿತ್ತೆ 
ನುತುಂ ಬೆಜಗಾಗೆ ಕೂಡಿದಳ೯ (ಕಾವ್ಯಸಾ. ೯೯೪ ಶೂದ್ರಕ); ದಿವ್ಯ 
ಮುನಿಯುಂ ಮೃಗಮಾಗಿ ಮರಲ್ಲು ಕೂಡೆ (ಸಂಸಭಾ, ೧೦-೧೧೧); 
ನಲ್ಲರೆ ಕೂಡುವಾಸೆಯೆ ಬರ್ದು ಕುವುದಕ್ಕೆ ನಿಮಿತ್ತಮಾಗದೆ 
(ಕಾದಂಉ. ೬೨೮), ಮದನ ಜನಕ ತಾನು ಸೊಬಗುಳ್ಳನಾದರೆ]| 5 
ಮುದುಕಿ ಕುಬುಜೆಯನ್ನು ಕೂಡುವನೆ (ಪುರ 6. ೨-೪೮-೧೩); 
೪. ಕೂಡಿಸು, ಸೇರಿಸು; ಜೊತೆಮಾಡು: ನಿನ್ನಾಣ್ಮನಂ 
ನಿನ್ನೊಳಿಂದಿರದಾಂ ಕೂಡುವೆವು (ಸಂಪಭಾ, ೭-೩೬); ನಿಮ್ಮಡಿಯ 
ಭಯೆಮಂ ಕಳೆಯಲೆಂದಾ ಮಹಾಸತ್ವ ಸಂಪನ್ನನಂ ನಿಮ್ಮೊಳ್‌ | 
ಕೂಡುವುದುಂ (ಸಂಚತಂ. ೯೨-೧೧); ಕ ನ್ನ ಡಮ ೦ ಚಿಂತಿಸಿ|10 
ಕೂಡಲಾಜದಕ್ಕಟ ಮಿಸುಕದೆ ಸಕ್ಕದಮನಿಕ್ಕುವವನುಂ ಕನಿಯೆ 
(ಧರ್ಮಾಮೃ. ೧-೪೧). ೫. ಒಪ್ಪು; ಶೋೊಭಿಸು; ಹೊಂದಿಕೆ 
ಯಾಗು: ಸರ್ವಜ್ಞನೆಂಬೀ ಪೆಸರ್‌ ದೇವರದೇವಂ ಶ್ರೀಜಿನೇಂದ್ರಂ 
ಗಮರ್ಗುಮುಳಿದರೊಳ್ಳೂಡದಿಂತಪ್ಪ ನಾಮಂ (ಸಮಸ. ೮-೧೦೪); | 
ಣಾತಕ ಕೂಡಿ ಬರೆಲಿಲ್ಲ (ರೂಢಿ). ೬. ಹಾಕು; ಒಟ್ಟು: ಫಲವ್ರಾತ|13 
ಮನಾ ನೈನೇದ್ಮಮಂ ವರ್ಧಿಸು ಸರಭಿಲಸದ್ಧೂ ಪಮಂ ಕೂಡು 
ದೀಪೋದ್ಗಮಂ ಮಾಡು (ಚಂದ್ರಪು. ೧೪-೯೮). ೭. ಇಡು: ಪುತ್ರಂಗೆ 
ಜಾತಕರ್ಮವ"' ಮಾಡಿ ರಾಗದಿಂ ಬಸವನೆಂಬಭಿದಾನವಂ ಕೂಡಿ [ಪಾಕಾಂ. 
ಮಾಡಿ] ಹರನಿತ್ತ ಪೆಸರೆ ವಂಶಾವಳಿಯ ಪೆಸರಾಗೆ (ಬಸರ. ೧-೧೩೪). 
೮. ಬಂಧಿಸು; ಒಳಗೆ ಹಾಕು: ಅವಳನ್ನು ಕುಂಭಮೇರು ದುರ್ಗದಲ್ಲಿ |20 
ಕೂಡಿ ಬೀಗಹಾಕಿದನು (ಭಕ್ತಮಾ. ೨೮). ೯. [ಗಣಿತ] ಅಂಕಿಗಳನ್ನು 
ಒಂದಕ್ಕೊಂದು ಸೇರಿಸು: “ಯುಕ್ತಂ, `ಯುತ್ತಂ, ಮಿಶ್ರಂ, 
ಸಂಮಿಶ್ರಂ- ಈ ೪ ಕೂಡುವುದಕ್ಕೆ ಪೆಸರು* (ಭಾಸ್ಕರ. ೭೬೭-೩); 
*ಯುತಂ . . » ಸಹಿತಂ, ಕೂಡು, ಬತಂ -ಇಂತಿನಿತುಂ ಕೂಡೂದಕ್ಕೆ 
ಹೆಸರು? (ವ್ಯವಹಾ. ೧೧-೧೨ ವ); ಲಘುವ್ರಜಂಗಳಿಡೆಯೊಳ್‌ ನಿಂದಂ|25 
ಕಮಂ ಕೂಡಿ (ಛಂದೋಂಬು. ೬-೨೬೩) ; ಗುಣಿಸಿ ಕೂಡಲು ಸಮಕೆ 
ಬಾರವು (ಕುವ್ಯಾಆ. ೭-೬೦). 

ಕೂಡದು - ಸರಿಹೋಗದು; ಯೋಗ್ಯವಾಗದು ; ಸಾಧ್ಯ 
ವಾಗದು : ಆಚ್ಮುತಂಗಿನಿಸೆರ್ದೆನೋನೆಯಪ್ಪೊಡದು , ಕೂ ಡದು 
(ಪಂಪಭಾ. ೫-೧೦೨) ; ಅತಿಥಿಗಳೆಂದು ಬಂದರೆ ಮನೆಗೆ ಗತಿಯಿಲ್ಲ|30 
ಕೂಡದು ಎಂದೆ ಎನಗೆ (ಪರಂದ. ೧-೧೭೭-೧೩). ಕೂಡದನ್‌ - ಕೂಡಿ 
ಇರಲು ಆಗದವನು ; ವಿರಹಿ: ಕೂಡದರ' ಕಲ್ಲೆರ್ದೆ ಪವ್ವನೆ ಸೀಟಕಿ 
(ಕಬ್ಬಿಕಾ. ೩೦೦). ಕೂಡಬೀಳು  ಸೇರುವೆಯಾಗು ; ಜೊತೆಯಾಗು ; | 
ಸೇರು : ಇಷ್ಟೇ ಹಾಲು ಮಾರುತ್ತ ಹೋದರೆ ಕೈಯೊಳಗೆ ದುಡ್ಡು ಕೂಡ | 
ಬೀಳುವುದಿಲ್ಲ (ಮು ೦ಬ ಯ. ೧-೧೯). ಕೂಡಹಾಕು - ಕೂಡಿಡು; | 35 
ಸಂಗ್ರಹಿಸು; ಶೇಖರಿಸು: ಧರ್ಮಗುಸ್ತ ನೆಂಬ ಒಬ್ಬ ವೈಕ್ಶನಿದ್ದನು. | 
ಇವನು ಕಾಸಿಗೆಕಾಸು ಕೂಡಹಾಕುತ್ತಿದ್ದನು (ನೀತಿಚಿಂ. ೫, ೩). 
ಕೂಡಿಕೊಡು-ಕೂಡಿಸಿಕೊಡು; ಒದಗಿಸು: ಪರಿಚಾರಪಟುಗಳೆನಿಸುವ 
ತರುಣಿಯರಂ ಕೂಡಿಕೊಟ್ಟು ಸಂತಸದಿಂದಂ (ಗಿರಿಕ ೩-೯); 
ತುರಗದಳವ ಕೂಡಿಕೊಟ್ಟು ಕರ್ಣಾಟವನಿರದೆ ಸಾಧಿಸು ಹೋಗೆಂದ |40 
(ಕಂನವಿ.೧೧-೮). ಕೂಡಿಕೊರ್ಳ, ಕೂಡಿಕೊಳ್ಳು ಎ೧. ಸೇರಿಸಿಕೊಳ್ಳು; 
ಹೊಂದಿಸಿಕೊಳ್ಳು ;  ಜೊತೆಯಾಗು: ಸೈಪಿಂದಮೆ ಬಂದಿರೇ | 
ಕುಶಲಮೇ ನಿಮಗೆಂದು ... ಅನಿತುಮಂ ಖೆಸಗೊ೯ಂಡನೊ| 
ಕೂಡಿಕೆ ಎಂಡನೊ (ಅಜಿಪ. ೬-೧೪) ; ತನ್ನನಾಶ್ರಯಿಸಿ ಬರ್ಪರೆಲ್ಲರುಮಂ | 


ಕೂಡಿಕೊಂಡು (ಧರ್ಮಾಮೃ. ೬-೬೪); ನಾಡಮನ್ನೆಯಗಿನ್ನೆಯರುಗಳ | 45 


ಕೂಡಿಕೊಂಡೆಮ್ಮೊಡನೆ ಕಲಛಹನ ಬೇಡಿ (ಕುವ್ಯಾಭೀ.೧-ಗ). 


ಖಿಂಗಿಗಿ 


ಕೊಡುಗಟ್ಟು 


೨. ಕೂಡಿಕೆಯಾಗು; ಸ್ನೇಹಮಾಡು: ಹೆಣ್ಣ ಬಿಟ್ಟಿ ಬಳಿಕ 
ಆಕೆಯನಾರು ಕೂಡಿಕೊಂಡರೇನು (ವಾಹಾದೇ, ೩೯-೩); ಸಮರಕೆ 
ಹಿಮ್ಮೆಟ್ಟಿ ಬದುಕುವ ರಣಭಂಡರನು ಕುದುಕುಳಿ ಜಯಲಕ್ಷ್ಮಿ ಕೂಡಿ 
ಕೊಂಬವಳಲ್ಲ (ಮೊ ಹ ತ. ೪೦-೨೮). ಕಳೂಡಿಬರ್‌, ಕೂಡಿಬರು ಇ 
೧. ಹೊಂದಿಕೆಯಾಗು : ಶಕ್ಕೆಡೆಗಳೊಳ್‌ ವೈವಾಹಿಕಂ ಕೂಡಿಬರ್ಪುದ 
ನಾಪೇಕ್ಷಿಸುತುಂ (ಕಾಂಕಿಪು,೨-೭೪;; ಕೇಡು ಮಾಡಿದವು ವಿಧಿ ಕೂಡಿ ಬಂದ 
ಕಾಲಕ್ಕೆ (ಸರ್ವಜ್ಞ. ೮೬೧); ಅವಳಿಗೂ ಆವಳ ಗಂಡನಿಗೂ ಕೂಡಿ 
ಬಾರದು (ಮುಂಬಯಿ. ೫-೪೮) ; ಇವರೊಡನೆ ಕೂಡಿ ಬರದಿದ್ದರೆ ನನ್ನ 
ನಾಲ್ಕನೆಯ ಒಡೆಯನ ಕಡೆಗೆ ಹೊರಟುಹೋಗುತ್ತೇನೆ (ಸ್ಕೃತಿಟ. ೨೦೮). 
೨. ಜೊತೆಯಾಗಿ ಬರು ; ಒಟ್ಟಾಗಿ ಸೇರು: ಮೂವರುಮನಂತಬಲಂ 
ಬೆರಸು ಕೂಡಿ ಬರೆ (ಸಂಪಭಾ. ೧೦-೨೮ ವ); ಆದಿತ್ಮವಾರಮುತ್ತ 
ರಾಯಣ ಸಂಕ್ರಾಸ್ತಿ ವ್ಯತೀಪಾಶಮುಂ ಕೂಡಿಬನ್ಹಂದು (ಸೌಇಇ. Xx, 
1055) ; ಒಬ್ಬನೆಯೆ ಬರುವನೊ? ಕೂಡಿ ಬರುವನೊ? 
(ಚಂದ್ರಸ. ೧೦೦). ೩, ಸಾಧ್ಯವಾಗು; ಕೈಗೂಡು : (ಕಿ). 
(ದೇ. ॥ ಶಮಿ. ಮಲ. ತುಳು. ತೆಲು. ಕೂಡು] 
ಕೂಡ್ಕು (ಕ್ರಿ). ಕುಳಿತುಕೊಳ್ಳು; ಆಸೀನನಾಗು: ಯಾವ 
ಕಿರಿಯನಿಗೊ ಆಲ್ಲಿ ಕೂಡುವ ಅಧಿಕಾರವಿರಲಿಲ್ಲ (ಕಂಬಹು. ೧); ನೀನು 
ಮಾತಾಡಬೇಡ, ಸುಮ್ಮನೆ ಕೂಡು (ರೂಢಿ). 11] 
ಕೂಡ್ಕು (ನಾ). ಕೂಡುವಿಕೆ; ಜೊತೆ; ಕೂಟ: ಭಾವಿಸಲು ಗುರು 
ಭಕ್ತಿಯೇ ತಾ ಜೀವವೆಮಗಿಬ್ಬರಿಗೆ ನಿಜವಿಂತಾವಗಂ ನಾ ನಿನ್ನ ಕೂಡಿಂ 
ಗಾಸೆಯಂ ಮಾಡಿ (ಬಸಪ. ೪೫-೫). [೮ ಕೂಡ್ಲು] 
ಕೂಡ್ಲು (ನಾ). ಒಂದು ಬಗೆಯ ತೆರಿಗೆ: ಆಯಿ ಮಲತಿಗೆ ಕೂಡು 
ಗಂಜಿವು ಬ್ರಾ (ಹ್ಮ) ರಿಗೆ ಸಲುವ ೫ * x ಕಟ್ಟಿಳೆಯ ಮಾ(0)ನ್ಯವನೂ 
(Aaa. 1X-ii, ೪0೮-೩೪ ; 1964) ; ಉಲುಪೆ ಉಡುಗೊಜಕ ಬಿಟ್ಟಿ 
ಕೊಟ್ಟಿಣ ಹಾಲು ಕೂಡು ಬಿಡಾರ ಅಂಗಜಾವಿಗೆ ಮದಾಣಕಿಕೆ ಸೇನ 
ಬೋಯಿಕೆ . , ಮುಂತಾಗಿ ಏನುಳ ಸರ್ವ ಸ್ವಾಮ್ಮವನು 
(Nua. 12-11, ೪೪೦-೨೬ ; 1419). (2) 
ಕೊಡುಂಬಳಿ (ನಾ). ಸಾಮೂಹಿಕವಾದ ಉಂಬಳಿ: ನೋಡಿ 
ವಿಸ್ಮಿತನಾಗಿ ಪಾತ್ಲ್ಯಾವು ತಲೆದೂಗಿ ಕೊಡುಂಬಳಿಯಿತ್ತ ವರ್ಗೆೇ 
ಮೂಡಿದುಮ್ಮಳದೆ ಮೂಕೊಜಕಿಯ ವೀದಿಯ ಕಡೆ ಮಾಡಿಸಿ ಕೊಟ್ಟನಾ 
ಪುರದ (ಕಂನವಿ, ೧೩-೬೪). [ಕೊಡ್ಕು + ಉಂಬಳಿ] 
ಕೂಡುಕೊಂಡಿ (ನಾ). ಕೂಡಿಸುವ ಕೊಂಡಿ; ಜೋಡಿಸುವ 
ಕೊಂಡಿ: *(ಕೈಲುಬಂಡಿಗಳನ್ನು ಜೊತೆಗೂಡಿಸುವ) ಕೂಡುಕೊಂಡಿ” 
(Coupling. ಇಂಕನಿ), [ಕೂಡು + ಕೊಂಡಿ] 
ಕೂಡುಗ(ನಾ). ಕೂಡಿಕೊಳ್ಳುವವನು; ಸೇರಿಕೊಳ್ಳುವವನು: *ಲಗಃ, 
ಲಗಕಃ, ಲಗನ್‌- ಈ ೩ ಕೂಡುಗಂ” (ಕಾಶಕೃ. ೧೩೮). 
[ಕೊಡು + -ಗೃ] 
ಕೂಡುಗಂಬಿ (ನಾ). (ಪಕ್ಷಿಗಳು) ಕುಳಿತುಕೊಳ್ಳುವ ಕಂಬಿ: 
“ಹಕ್ಕಿ ಹಾರಿಬಂದು ಕುಳಿತುಕೊಳ್ಳುವ, ವಿಶ್ರಮಿಸಿಕೊಳ್ಳುವ ಸ್ಥಳ, ಆಡ್ಡ 
ಕಂಬಿ, ಕೂಡುಗೆಂಬಿ? (೩೦೦೩೬. ಇಂಕನಿ). [ಕೂಡು + ಕಂಬಿ] 
ಕೂಡುಗಚ್ಚು (ನಾ). ಕೂಡಿಸುವ ಗಚ್ಚು, --ಗಾರೆ: ಕನ್ನಡದಲ್ಲಿ 
ಮೆಯ್‌ ಯ ಕೂಡುಗಚ್ಚಿನಿಂದ ಅನೇಕಾನೇಕ ಕೂಡುನುಡಿಗಳಾಗಿರು 
ವುದನ್ನು ನಾವು ಬಲ್ಲೆ ವಷ್ಟೆ (ಕನ್ನನು. 1, ೩೪೨). [ಕೂಡ್ಳು * ಗಟ್ಟ್ಟು] 
ಕೂಡುಗಟ್ಟು (ನಾ). ಹೊಂದಾಣಿಕೆ; ಸಂಬಂಧ: ಆ ಪಂಪೆಗೂ 
ಈ ಪಂಪಸಿಗೂ ಹೆಸರಿನೊಳಗೇನಾದರೊಂದು ಕೂಡುಗಟ್ಟಿರಬಹುದೇ 
(ಕೂಡು, * ಕಟ್ಟ] 


೩೫; 


(ನಾಡೋಜ. ೬೫). 
127 


ಕೂಡುಗಣ್ಣು ೨೦೧೨ ಕೂಣಿತ 


ಕೂಡುಗಣ್ಣು (ನಾ). ಅನೇಕ ಕಣ್ಣುಗಳುಳ್ಳುದು; ಬಹುಮುಖ] |ಕೂಡುಬೆಣೆ (ನಾ). ಕೂಡಿಸುವುದಕ್ಕಾಗಿ ಸೇರಿಸಿದ ಬೆಣೆ: ಕಲ್ಲಿನ 


ವಾದುದು: ಕೂಡುಗಣ್ಣಿನ, ಸಂಯುಕ್ತನೇತ್ರದ ಒಂದು ಭಾಗ ಆಥವಾ ಮರದ ಎರೆಡು ತುಂಡುಗಳು ಒಂದರ ಮೇಲೊಂದು ಜಾರಿ 
(Facet. ಇಂಕನಿ). [(ಕೂಡ್ಕು * ಕಣ್ಣು (ಆ ಕಣ")] ಹೋಗದಂತೆ ಹಾಕಿದ ಸಣ್ಣ ಕೂಡುಬೆಣೆ (10881. ಇಂಕನಿ). 
ಕೂಡುಗಲಕ (ನಾ). ಒಗ್ಗಟನ್ನು ಮುರಿಯುವವನು; ಕೂಡಿ (ಕೂಡು, + ಬೆಣೆ] 
ದವರನ್ನು ಬಿಡಿಸುವವನು: ಕೂಡುಗಲಕರು ನಿಲ್ಲಿ ಇಹಪರಗೇಡಿಗರು | 5 | ಕೂಡುಮಾತು (ನಾ). ಕೂಡಿ ಆಡುವ ಮಾತು; ಸಂಕಥೆ; 
ಹೆರಸಾರಿ (ಕುವ್ಯಾಕ, ೮-೩೦). [ಕೂಡು * ಕಲಕು, *-೪,] ಸಲ್ಲಾಪ: “ಸಂಗೀತ ಸಂಕಥೆಯೆನಲ್‌ ಕೂಡುಮಾತಕ್ಕು? 
ಕೂಡುಗೆ (ನಾ). ಕೂಡುವಿಕೆ; ಸೇರಿಕೆ: *ಲಗುಃ ... ಲಾಗುಃ- ಈ! (ಮಂಗರಾ. ೧೩೬-೬೯). [ಕೂಡು, * ಮಾತು] 
೯ ಕೂಡುಗೆಯುಂ ಮೇಷಾದಿ ರಾಶಿಗಳ ತೋರ್ಕೆಯುಂಗಿ (ಕಾಶಕೃ. ೧೩೮). | | ಕೂಡುಮೊಳೆ (ನಾ). ಕೂಡಿಸುವ ಮೊಳೆ: “ಕಲ್ಲು ಮೊದಲಾದವುಗಳ 
[ಕೂಡು + -ಗೆ] ದಿಮ್ಮಿಗಳನ್ನು ಕೂಡಿಸಿ ಬಿಗಿಯಾಗಿ ಹಿಡಿದುಕೊಂಡಿರುವ ಮೊಳೆ, ಕೂಡು 
ಕೂಡುಗೆರೆ (ನಾ). “ಎರಡು ಪದಗಳನ್ನು ಒಟ್ಟುಗೂಡಿಸುವುದಕ್ಕಾಗಿ |1| ಮೊಳೆ? (೧೭6600, ಇಂಕನಿ). [ಕೂಡ್ಕು * ಮೊಳೆ] 
ಪಂಕ್ತಿಯ ಕೊನೆಯಲ್ಲಿ ಮುರಿದ ಒಂದು ಪದದ ಭಾಗವನ್ನು (ಮುಂದಿನ ಕೂಡುಲಗಾಮು (ನಾ). “ಒಂದು ಕುದುರೆಯ ಲಗಾಮನ್ನು 
ಪಂಕ್ತಿಯಲ್ಲಿ) ಸೇರಿಸುವ ಸೂಚನೆಗಾಗಲಿ ಅಥವಾ ಒಂದು ಪದವನ್ನು ಮತ್ತೊಂದರೆ ಕಡಿವಾಣಕ್ಕೆ ಕೂಡಿಸುವ ಲಗಾಮು ; ಕೂಡುಲಗಾಮು 
ಭಾಗಗಳಾಗಿ ವಿಂಗಡಿಸುವುದಕ್ಕಾಗಲಿ ಉಪಯೋಗಿಸುವ ಚಿಹ್ನೆ (-); (Ckuck - rein. ಇಂಕನಿ). [ಕೂಡ್ಕು + ಲಗಾಮು] 
ಕೂಡುಗೆರೆ * (ಜyphೀn. ಇಂಕನಿ). [ಕೂಡ್ಕು + ಗೆರೆ) ಕೂಡುವಳಿ, ಕೂಡಾವಳಿ (ನಾ). ೧. - ಕೂಡಿಕೆ: ಮದುನೆಯೊ 
ಕೂಡುಗೆಲಸ (ನಾ). ಕೂಡಿಮಾಡುವ ಕೆಲಸ ; ಸಂಯುಕ್ತಕಾರ್ಯ: |5| ಕೂಡುವಳಿಯೊ ಅದರ ಸಮಾಚಾರನೆನಗಿಲ್ಲ (ದೇವಿ ಚೌ. ೧೬೯). 
(ಪತ್ರಿನಿ. ೪೭). [ಕೂಡ್ಕು + ಕೆಲಸ] ೨. ಸಲುವಳಿ; ವ್ಯವಹಾರ. ಕೂಡಾವಳಿ : ೧. ಅವಳಿಗೆ 
ಕೂಡುಗೆಳೆಯ (ನಾ). ಓರಗೆಯ ಗೆಳೆಯ ; ಸಂಗಡಿಗ; ಸಂಗಾತಿ: ಸತ್ಕಾನಂದನೊಡನೆ ಕೂಡಾವಳಿ: ಮಾಡಿಸುತ್ತೇನೆ (ಬಂಕಿಮ. ೨೬೭) ; 
“ವಯಸ್ಕ. ಸ್ನಿಗೃ, ಸವಯನ್‌ ೫ (ನಾಚರಾ. ಕಿ). ನಿನ್ನ ತಮ್ಮನನ್ನು ಕೂಡಾವಳಿ ಮಾಡಿಕೊಂಡುಂ ಕ್ಕೆ ಮುನಿಯದಿರು 
[ಕೂಡ್ಕು + ಗೆಳೆಯ (ಆ ಕೆಳೆಯ)) (ನಡೆದಾ. 11, ೧೧೪೫). [ಕೂಡು] + -ವಳಿ|] 


ಕೂಡುಜೀವಿ? (6/ಐಿ:07(1). ಇಂಕನಿ). [ಕೂಡ್ಕು + ಜೀವಿ] ಸಂಗಮ (ನಾಚರಾ, ಕಿ). ' (ಕೂಡು, + -ಹ] 
ಕೂಡುಣ್ಣು (ಕ್ರಿ). ಜೊತೆಯಲ್ಲಿ ಉಣ್ಣು ; ಸಹಭೋಜನಮಾಡು: | | ಕೂಡುಹಿಡಿಕೆ (ನಾ). “ಎರಡು ಹಲಗೆ, ಮೊದಲಾದವನ್ನು ಒಟ್ಟಿಗೆ 

ತಾನೆ ಬಸವನು ಶಿನನಿಗಿನ್ನಧಿಕಾನೆಯೆಂದ್ರೂಡುಂಡು (ಬಣ್ಣ ಪು. ೩೨-೨೩). ಬಿಗಿದು ಹಿಡಿಯುವುದಕ್ಕಾಗಿ ಉಪಯೋಗಿಸುವ ಸಲಕರಣೆ ಕೊಡು 

[ಕೂಡ + ಉಣ್ಣು (ಆ ಉಹ್‌)] ಹಿಡಿಕೆ, ಬಂಧಿನಿ (೧೩೧೪-1೯೦೩. ಇಂಕನಿ) ; ಅನೇಕ ಸಂದರ್ಭಗಳಲ್ಲಿ 

ಕೂಡುದಲೆ (ನಾ). ಕೈಗೂಡುವುದು; ನೆರವೇರಿಕೆ; ಜಯ; ಏಳಿಗೆ; |23| ಅವರು 'ಕೂಡುಹಿಡಿಕೆಯಿಲ್ಲದೆ ನೂಕುಚಕ್ರವೆಂಬಂತೆ ಧೀಶಕ್ತಿಯನ್ನು 

ಅಭ್ಯುದಯ : (4). [- ತಮಿ, ಕೂಡುದಲ್‌, ಕೂಡುದಲೈ? ಪರಿಗಣಿಸುತ್ತಾರೆ (ಪುನರು. ೪೭೪). [ಕೂಡು + ಹಿಡಿಕೆ] 
ಕೂಡುದಾರಿ (ನಾ). ದಾರಿಗಳು ಕೂಡುವ ಸ್ಥಳ; ಚೌಕ: | |ಕೂಡುಹಿಡುವಳಿದಾರ (ನಾ). ಜೊತೆ ಜಮಾನುದಾರ : “ಕೂಡು 

ಮೆರೆನಣಿಗೆ ಆಡ್ಜ್ಡವಾದುದರಿಂದ ಕೂಡುದಾರಿಯಲ್ಲೊಂದು ಸುಂದರವಾದ ಹಿಡುವಳಿದಾರ, ಜೊತೆ ಬಾಡಿಗೆದಾರ” (೦೦ - ₹0೩ಗt. ಇಂಕನಿ). 

ಬಂಡಿ ನಿಲ್ಲಬೇಕಾಯಿತು (ಪುನರು, ೪೩೯). (ಕೂಡ್ಕು + ದಾರಿ] (ಕೂಡು, + ಹಿಡುವಳಿದಾರ] 


ಕೊಡುದೊಡ್ಡಿ ನ ಸಾಮೂಹಿಕವಾದ ದೊಡ್ಡಿ; ಅನೇಕ 30 ಕೂಡೆ "ಕೂಡ' ನೋ. 


ಪ್ರಾ ಣಿಗಳನ್ನು ಟ್ವಗೆ ಸೇರಿಸಿಡುವ ದೊಡ್ಡಿ : ಆ ಊರಲ್ಲಿ ದ್ದು ಹ್ಗ ಕೂಡೆವರ್‌ (ಕ್ರಿ). ಜೊತೆಯಲ್ಲಿ ಬರು; ಸಂಗಡಬರು : ವೃಕೋದರಂ 
ದೊಡ್ಡ ಲ ವಿಶಾಲವಾದ ಲಾಕಪ್ಪು, ಕೂಡುಡೊಡ್ಡಿ | | ತನ್ನ ರಥಮಸೇಟ್‌ಸಿಕೊಂಡು sds (ಪಂಪಭಾ. ೨-೧೪೪ ವ); 
(ಚಿರಸ್ಮ. ೨೪೧). [ಕೂಡು + ದೊಡ್ಡಿ] ತವಕದಿಂ ಬರು ತ್ತುಂ ಕೂಡೆವರಲುಮಿರಲುಮಜಯದೆ ತಡಂಗಾ 


ಕೂಡುಜೀನಿ (ನಾ). ಜೊತೆಗೆ ಇರುವ ಜೀವಿ; ಸಂಗಾತಿ: “ಸಹಜೀವಿ, 2 ಕೂಡುಹ (ನಾ). ಕೂಡುವಿಕೆ; ಸಂಗಮ: “ಮೇಲಕ, ಸಂಗ, 


ಕೂಡುನುಡಿ (ನಾ). ಎರಡು ಅಥವಾ ಹೆಚ್ಚುಪದಗಳು sal ಕ್ಲೊಂಡು (ಪುಷ್ಪಪು. ೩-೭೬ ವ). [ಕೂಡೆ (£ ಕೂಡ) + ಬರ್‌) 
ಆಗಿರುವ ಸಂಯುಕ್ತಪದ; ಸಮಾಸ: ಎರಡು ನುಡಿಗಳು ಕೂಡಿ ;35 | ಕೂಡೊಕ್ಕಲು `(ನಾ). ೧. ಜೊತೆಯಲ್ಲಿ ಒಕ್ಕಲಾಗಿರುವಿಕೆ; 


ಆಗುವುದರಿಂದ ಇದಕ್ಕೆ "ಕೊಡುನುಡಿ? ಅಥವಾ ಸಮಾಸನೆಂದು ಕರೆಯ, ಕೂಡೊ ಕ್ಸ © (Co-tenancy. ine ೨. ಸಂಯುಕ್ತ 

ಬಹುದು (ಕಂನುಹು. ೩); ಕನ್ನಡ ಶಬ್ದ ಕೂಡುನುಡಿಯೆ ಹೊರತು | ಕುಟುಂಬ; ಅವಿಭಕ್ತ ಕುಟುಂಬ (1017!-೧೬೩11). ಇಂಕನಿ). 

ಅಖಂಡಪದವಲ್ಲನೆಂಬುದನ್ನು ಬಹುಮಟ್ಟಿಗೆ ಎಲ್ಲ ವಿದ್ವಾಂಸರೂ [ಕೂಡು * ಒಕ್ಕಲು (ಆ ಒಕ್ಕಲ್‌)] 

ಒಪ್ರಿದ್ದಾರೆ (ದ್ರಾವಿವಿ. ೮೯). [ಕೂಡ್ಕು + ನುಡ್ಮಿ) | | ಕೂಡೊಲೆ (ನಾ). ೧. ಎರಡು ಒಲೆಗಳ ಕೂಟ; ಜೋಡೊಲೆ. 
ಕೂಡುಪಾಲು (ನಾ). ಜೊತೆಯ ಪಾಲು; ಸಹಭಾಗ:|40| ೨. ಕೂಡಿದ ಒಲೆ. "ಕೋಡೊಲೆ' ಪರಾ. 

*ದಾಯಾದ್ಮದ ಆಸ್ತಿಯಲ್ಲಿ ಸಹಭಾಗ; ಸಹಭಾಗಿತ್ವ; ಸಹಸ್ವಾಮ್ಯ ; | [ಕೂಡು + ಒಲೆ] 

ಕೂಡು ಪಾಲು? (೦೦೧೩೯೦೮೧೩೯). ಇಂಕನಿ). | ಕೂಣಿ "ಕೊಳ್ಳೆ? ನೋ. 

[ಕೂಡ್ಕು * ಪಾಲ್ಕು (ಆ ಪಾಲ್ಗ್‌)] | ಕೂಣಿತ (ಗು). ೧. ಮುಚ್ಚಿದ; ಮುಗಿದ: ಮನಂ ಬೆಜಗಿನಿಂ ಮರವಟ್ಟರೆ 


ಕೊಡುಬಂಡವಾಳೆ (ನಾ). ಪಾಲುಗಳಾಗಿ ವಿಂಗಡಿಸಿರುವ, ಕೂಡು ವಕ್ರಪಂಕಜಂ ಕೂಣಿತ ದೃಷ್ಟಿಯಿಂಡೆಸೆಯೆ (ದ ಶ ಕು. ೬-೧೪೯). 
ಒಡೆಶನದ ಬಂಡವಾಳ: *ಕೂಡುಬಂಡವಾಳ? (Joint - stock. | ೨. ಸಂಕುಚಿತವಾದ; ಸಂಕೋಚಗೊಂಡ: ಕೂಣಿತದೃಷ್ಟಿಯಿಂ 
ಇಂಕನಿ). [ಕೂಡ್ಳು * ಬಂಡವಾಳ) |  ದಡರ್ದು ನೋಡಲೊಡಂ (ದಶಕು ೧೨-೩೬). (ಸಂ. 


ಕೂಣಿಮೀನ್‌ 


ಕೂಣಿಮೀನ್‌ (ನಾ). ಬಲೆಗೆ ಸಿಕ್ಕ ಮಾನು; ಬುಟ್ಟಿಗೆ ಬಿದ್ದ 
ಮಾನು: ತೊಟ್ಟಿನೆಯೆ ಮುಂದೋರ್ದುದೊಂದು ರಕ್ಕಸರ ಬೇಹಿನ 
ಚೂಣಿ, ಕಣ್ಬೊಲದ ಕೂಣಿಮಾನಾಗಿ (ಶ್ರೀರಾಮಾ. ೩೭೧-೨೫೭). 
[ಕೂಣಿ (೮ ಕೂಳ್ಳೆ) * ಮೀನ್‌] 
ಕೂಣಿಸು (ಕ್ರಿ). ಸಂಕೋಚಗೊಳ್ಳು; ಮುಚ್ಚು ; ಮುದುಡು (?) : 
ಕೈಕರಣಂ ಕೈಗಣ್ಮೆ ಕಣ್ಯೂ [ಪಾಠಾಂ. ಣ್ಯಾ]ಣಿಸಿ ಬಿಡೆ ಮಣಿ ಭೂಷಾಳಿ 
ಮೈೈಸೋಂಕೆ ಬಿಂಬಾಧರೆ ಓಿಂಗಲ್‌' ನಿಂದು... ಕಣ್ಣಿಡ್ಡಮಾದಳ್‌ 
(ಅನಂಪು. ೪-೯೩), [ಕೂಣನ್ಯ * -ಇಸ್ಕು] 
ಕೊಣು (ಕ್ರಿ). ಮುಚ್ಚಿಬಿಡು; ಹೂತುಹಾಕು; ಮುಗಿಸಿಬಿಡು: 
ಸುಟ್ಟು ಕೂಣಿದರವನಿಯಮರರನಟ್ಟ ಹೊಯ್ದರು ಧಾರ್ಮಿಕ ರ 
(ನಿಭಾಗ. ೭-೨-೧೧). (?] 
ಕೊತ "ಕೂರ್‌' ಪರಾ. 
ಕೂತೆ "ಕೂರ್‌,' ಪರಾ. 
ಕೂತ್ಕ ಕೂತ್ಸು, ಕೂತ್ತು (ನಾ). ೧. ಕುಣಿತ; ನರ್ತನ. 
"ಕೂತಾಡು' ಪರಾ. ೨. ಕುಣಿಯುವವನು; ನರ್ತಕ. ೩. ನಟಿ 
ರಾಜ; ಶಿವ: ಇದುವೇನಿದುವೇನಂಬಲ ಕೂತರೆ .., ಅಳಯ 
ಕೂತರೆ (ಕಿರುನಾ. ೨೨೫-೧). ಕೂತ್ಕು: ೧. "ಕೂತುವಾಹನ? 
ಪರಾ. ಕೊತ್ತು : ೧. ಡೇವನಾಟೈಗಳಾದ ಕೂತ್ತು ಮತ್ತು ದಾಸಿ 
ಆಟ್ಟಿರಿಗಳನ್ನು ಆಧರಿಸಿ (ಭಾರದ. ೫೫೫). 
(ದೇ. | ತಮಿ, ಮಲ. ಕೂತ್ತು ; ತೊದ. ಕುತ್‌] 
ಕೂತನಿಡುನಲ್ಲೂರು (ನಾ). ಒಂದು ಊರಿನ ಹೆಸರು: ಪೂವಿನ 
ಪುಲ್ಲಿ ಮಜ್ಗಲ ಕೂತನಿಡುನಲ್ಲೂರು ನಲ್ಲೂರು ಕೊಮರಮಬ್ಲುನ್ನು 
ಇಗ್ಗಲೂರು (ಎಕ. 1೫, ಬೆಂಗಳೂ. ೮೩-೬ ; 690) ; ಕೊತನಿಡುನಲ್ಲೂರು 
(ಎಇ. 7, ೩೫೦-೬ ; 900). ಕ್ಷಿ 
ಕೊತಾಡು (ಕ್ರಿ). ಕುಣಿ; ನರ್ತನ ಮಾಡು: ನಡದು ಕೂತಾಡುವರ 
ಕೂಡಿಸುತ್ತುಂ ತಿರುಗಿ ಒಡನೆ ಶಿವನಿಳಯಮಂ ಪೊಗುತ 
(ಕಳರ. ೮೦-೧೨). [ಕೂತ್ಯ + ಆಡು] 
ಕೂತು, "ಕೂರ್ಕ್‌' ಪರಾ. 
ಕೂತ್ಕು "ಕೊತ್ಯ' ನೋ. 
ಕೂತುರು (ನಾ). ಒಂದು ಜಾತಿಯ ಮೂಲಿಕೆ: (8)... [1] 
ಕೂತುವಾಹನ (ನಾ). ದೇವತಾ ವಿಗ್ರಹವನ್ನಿಟ್ಟಿರುವ ಕುರುಜು; 
ಇದರೆ ಮುಂದೆ ನರ್ತಿಸುತ್ತಾ ಜನರು ಮೆರವಣಿಗೆಯಲ್ಲಿ ಸಾಗು 
ವರು: (ಕಿ). [ಕೂತ್ಕು (ಆ ಕೂತ್ಯ) * ವಾಹನ] 
ಕೂತೂಹಲ (ನಾ). ಆ ಕುತೂಹಲ: ಅಂತ ಪ್ರಜ್ವಲಿತ ಮಹತಾಪಿ 
ನೋಲ್‌. ವೆಳಗಂ ಕಂಡಿಂತಿದೇನೆಂದು ಕೂತೂಹಲವ ನೋಳ್ಪ ಮನ 
ವಾಂತು (ಜಿನಮು. ೧೪-೨). (< ಸಂ. ಕುತೂಹಲ] 
ಕೂತ್ತು "ಕೂತ್ಮ' ನೋ. 
ಕೂದಲ್‌ "ಕೂಂದಲ್‌' ನೋ. 
ಕೂದಲು "ಕೂಂದಲ್‌' ನೋ. 
ಕೂನ್‌,, ಕೂನು, (ಕ್ರಿ). ಕೂಂತು (ಭೂತಕ್ಕ). ಬಾಗು; ಬಗ್ಗು 
ವಕ್ರವಾಗು: “ಕೂನ್‌ - ಆನಮೇ (ಬಗ್ಗು)? (ಶಮಧಾ); ಕೂನ್‌, 
ಪೇನ್‌, ಸೀನ್‌, ಆನ್‌, ನೋನ್‌, ಈನ್‌ (ಕಬ್ದಾನು. ೫೦೭ ಪ್ರಯೋ). 
ಕೂನು, : ಅವನಿಗೆ ಬೆನ್ನು ಕೂನಿದೆ (ರೂಢಿ). 
ಕೂಂತುಕೊಳ್‌ಬಾಗಿರು; ವಕ್ರವಾಗಿರು: *ರುಜಾಭುಗ್ನಃ, 
ನ್ಯುಬ್ಬಃ -ಕುತ್ತದಿಂದ ಕೂಂತುಗೊಂಡವನು? (ನಂಚಿರಾ, ಕಿ). 


ಶ 


ಶಿ 
ಲೂ 


50 


೨೦೧೩. 


ಕೂನ್ಮ, ಕೂನ್ನು, ಖೂನ (ನಾ). ಗುರುತು; 


ಕೂನ್ಶಿ 


ಕೂನ್ಸ್‌, ಕೂನ್ಮು, ಗೂನು (ನಾ). ೧. ಬೆನ್ನು ಬಾಗಿರುವಿಕೆ, 


—ಉಬ್ಬಿರುವಿಕೆ ; ಡೂಗು : ಅವನ ಬೆಂಗಡರಿ ಭಾರೈಪ ಕೂನ ಭಸ್ಮದಿ 
ಕಳದು (ಲಿಂಗಪು. ೩೬-೩೦). ಕೊನ್ಮು: ೧. "ಶರೀರ ಕುಗ್ಗಿನೊಳು 
ಕುಜುಪಿನೊಳು ಕೂನಿಗೆ ಪೆಸರು” (ಶಬ್ದಮಂ. ೧೦೧); ಕೂನ(ನು3 
ವೆರಸಿದ ಕುಬ್ಹಾಕಾರಮಂ ಕೈಕೊಂಡು ಬರೆ (ಮಹಾನೇ. ೭-೩೦ ವ); 
ನೃಪನ ಬೆನ್ನ ಕೂನಂ ನೀನು ಬಿಡಿಸಲಾವೇ ಸೋಲ್ಲೆವೆನಲು (ವೀಕೈಪು. 
೪೨೯-೬೩೪); ನೃಪನಿಗಪ್ಪಿದ ಕೂನನಳಿದು (ಮದೇಪು. ೨೫-೧೫) ; ನಿನ್ನಯ 
ಕೂನನಿವ ಕಳೆಯೆ (ಪ್ರಾಢರಾ. ೧೮-೪೫). ೨. ವಕ್ರತೆ; ಕೊಂಕು: 
ಅವಯವಂಗಳು ನೂನಕೂನವಿಲ್ಲದೆ (ಚನ್ನ ವ. ೧೧೩). ಗೂನು: 
೧. ತಾತನದೇ ಕಣ್ಣು ಅಬ್ಬೆಯದೇ ಬಣ್ಣ ತಂದೆಯ ಹಾಗೆಯೆ ಗೂನು 
(ಇಂಚಾಸಪ, ೬೮-೨೮) ; ಕಂಕುಳಿನಲ್ಲಿ ನೀರಿನ ಗಡಿಗೆ ಸಾಲದುದಕ್ಕೆ 
ಗೂನು, ನೆಲದವರೆಗೂ "ಬಗ್ಗಿ ಹೋಗಿದ್ದಾನೆ (ದೇಶಾಂಕ. ೧೬). 
"ಗೂನುಬೆನ್ನು' ಪರಾ.? [ಆ ಕೂನ್‌,] 


ಕೊನ, ಗೂನ, (ನಾ). ೧. ಕುಳ್ಳಾಗಿರುವಿಕೆ; ಕುಬ್ಬತೆ: “ಕೂನ 


ಮೆಂದು ಕುಜುಜು * (ಕಶಸಾ. ೨೪-೫೧೩); ಧರೆ ಪೀರ್ಗುಯೆನೆ ಕೂನ 
ಮಾಗಿ ಪೂಚ್ಚರಿಸಿಯು ನಿಮಿರ್ದೆಳ್ನು ಪೊರಪೊರಳ್ಹು ಕಡಿವೋಗಿ 
(ಸಂಸಪ. ೩೩-೬). ೨, ಕೂನು ಉಳ್ಳವನು ; ಡೊಗ: ಮದನನದುವಂ 
ಬಿಸುಟು ಕೂನನುಂ ಕುಬ್ಬನುಮಾಗಿ ಬರೆ (ನೀಮಿಪು. ೭-೧೮೨ ವ). 
೩. ಬಾಗಿರುವಿಕೆ; ವಕ್ರತೆ. "ಕೂನಗೊರಡು? ಪರಾ. ಗೊನ: 
೨. *ವಾಮನ- ಗೂನ” (ಗಂಗಾಮ. ೨೮೬). [ಕೂನ್‌, + -ಅ] ` 
ಕುರುಹು; 
ಅಭಿಜ್ಞಾನ: “ಕುಜುಪು ಕೂನವೆನಿಕ್ಕು? (ಕಬ್ಬಿಕ್ಕೆ. ೫೬); ಮತ್ತಮದ 
ರ್ಕೊಂದು ಕೂನಮಂ .ಪೇಟ್ಮರ್‌ (ಅರ್ಧನೇ. ೨-ಒ೩ವ); ಕೂನವೇಂ 
[ಪಾಠಾಂ. ಖೂನನೆಂ] ಕೂ ಸುವೆರೆಯದ ಜಾಡ್ಕನತಿ ಕೆಂಚನು 
(ಸಿದ್ದರಾ. ೨-೫೧) ; ಅವರೆಂ ಕುಲುಹು ಕೂನಂಗಳಂ ಬೆಸಗೊಂಡು 
(ಪುಣ್ಯಾ ಸ್ರ. ೩-೩೮ವ). ಕೂನ್ಮು: ಕಷ್ಟುಜುವಿಂಗೆ ಕೂನೆನಿಕ್ಕುಂ ” 
(ಶಬ್ದಮಂ. ೬೩) ; * ಗುರುತಿನೊಳ್‌ ಕೂನಕ್ಕು? (ಕಶರ, ೨೬). ಖೂನೆ: 
ತುರೀಯಾವಸ್ಥೆ ಯಲ್ಲಿ ಬೆರೆದು ಕೂಡಿದ ಜ್ಞಾನಿ ಬಲ್ಲ ಖೂನ 
(ಕಧವಿ. 11, ೨೬೦); ಮರ್ಕಟನು ರಾಮನ ಪಟ್ಟದರಸಿಗೆ ಖೂನದುಂಗುರ 
ಕೊಟ್ಟು ಪ್ರಭುವಿನ ಸ್ಥಿತಿಯನಾಕೆಗೆ ಆರುಹೆ (ರಘುವಂ. ೧೩೨). 
[4 ಮರಾ. ಖೂಣ್‌] 


ಕೂನಗೊರಡು (ನಾ). ಬಾಗಿದ ಕೊರಡು; ಕೊಂಕಾದ ಕೊರಡು: 


ಮುರುಡನಷ್ಟ ನಂಕಂ ಮೊದಲೊಣಗಿದ ಕೂನಗೊರಡಿನಂದದ ಕೊಂಕಂ 
(ಯಶೋಜ. ೨-೪೦).  [ಕೂನ್ಯ * ಕೊರಡು (ಆ ಕೊಣಂಡು)] 


35! ಕೂನದೇಹ (ನಾ). ಗೂನುಳ್ಳವನು; ವಕ್ರದೇಹಿ: ಪಂಗುಳನಾಗದೆ 


4 


45 


[ದೇ.॥ ಶಮಿ.ಮಲ. ಕೂನು; ತುಳು.ತೆಲು, ಗೂನು; ಕೊಡ, ಕೂನ್‌ | 


, 
| 
| 
| 
| 
| 


ಕೂನದೇಹನಾಗದೆ (ಪಂಪಾಶ.೭೫). [ಕೂನ, * ದೇಹ] 


ಕೂನಬೆನ್‌, ಕೂನುಬೆನ್ನು, ಗೂನುಬೆನ್ನು (ನಾ). ಕೂನಾದಬೆನ್ನು; 


ಡೂಗುಬೆನ್ನು: ಕುಣಜುಗಣ್ನು ಕೂನಬೆನ್‌ (ಯಠೋಚಡ, ೨-೩೯); 
ಕೂನಚೆನ್ನ ಕುಗ್ಗಿದ ಕೊರಲ (ಚೆಬಪು. ೫೩-೨೨). ಕೂನುಬೆನ್ನು : 
ದೊಡ್ಡಹೊಟ್ಟಿಯ ಕೂ [ಪಾಕಾಂ. ಗೂ]ನುಬೆನ್ನಿನ ಅಡ್ಡಮೋಜಕಿಯ 
ಗಂಟುಮೂಗಿನ (ನಳಚ. ೬-೧೪). ಗೊನುಬೆನ್ನು: ಮೇಲಿನ ನಳಚ. 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಕೂನ್ಶ.* ಬೆನ್‌] 


ಕೂನ್ಶಿ, ಗೂನಿ (ನಾ). ಕೂನುಬೆನ್ನು ಉಳ್ಳವಳು: (8). ಗೊನಿ: 


ಇವನ ಸೇವೆಯಲ್ಲಿ ತೊಡಗಿರುವ ಹೆಂಗಸರು ಗೂನಿಯರು. ಇವರನ್ನು 
ಬಗ್ಗಿಸಿ ಗೂನಿಯರನ್ನಾಗಿ ಮಾಡಿ ತನ್ನ ಸೇವೆಗೆ ಇಟ್ಟುಕೊಂಡಿದ್ದಾನೆ 
(ಪ್ರವಾಇ. Il, ೩೫೪). [ಕೊನ್ಸ್‌ + ಣ್ಯ) 


ಕೂನ್ಸಿ 


ಕೂನ್ಶಿ (ನಾ). ಮಣ್ಣಿನ ಪಾತ್ರೆ; ಬಾನಿ; ಗಡಿಗೆ: ಏತದ ಕೂನಿಯ 
ಘಾತದ ವೆಜ್ಜದಂತೆ ಅವನ ನೀತಿಯ ಇರವು (ಸುಂಕಬಂ. ೬೩); ಯಾತದ 
ಅಸಾಟಾಳದ ಕೂನಿಯಂತೆ ಭವಪಾಶದಲ್ಲಿ ಬಿದ್ದು ಘಸಿಯಾದ ಮತ್ತೆ 
ನಿನಗಿನ್ನೇತರ ಭಾಷೆಯೋ (ಮೋಳಿಮಾ, ೪೮-೨೦೦) ; ಮುಸುರೆ ಕೂನಿ 
(ರೂಢಿ). (ದೇ. ॥ ಶಮಿ, ಕೂನೈ ; ತೆಲು. ಗೂನ] 
ಕೂನಿಸು (ಕ್ರಿ). ಗುರುತಿಸು; ಪರಿಭಾವಿಸು : ಪರಹಿತ ಮಾನವರಲ್ಲದೆ 
ಮಿಕ್ಕಾಹೀನರು ದುಶ್ಚರಿತರುಗಳೆಂಬುವರು ಕೂನಿಸಿ ನೋಡೆ ಮತ್ತಿಲ್ಲ 
[ಕೂನೃ ಸ -ಇಸ್ಮು] 


(ಜಿನರಾ. ೧-೪೪). 
ಕೂನು, "ಕೂನ್‌,' ನೋ. 
ಕೂನ್ಮು "ಕೂನ್ಕ್‌' ನೋ. 
ಕೂನ್ಮು "ಕೊನ್ನ' ನೋ. 
ಕೂನುಗಯ್‌ (ನಾ). ಊನವಾದ ಕೈ; ವಕ್ರವಾದ ಕೈ: ಆರೆಮುಗಿ। 

ದಿರ್ದ ಕಣ್ಮಲರ್ಗಳುಂ ನಿಮಿರ್ದೆತ್ತಿದ ಕೂನುಗಯ್ಮು ಮಾಸುರದರೆಗರ್ಟಿ 

ದೌಂಡುವೆರಸು (ರಸರ. ೪-೧೯೧). 

[ಕೂನ್ಮು (ಆ ಕೂನ್‌,) * ಕಯ್‌ (ಆ ಕೆಯ್ಮ್‌)] 
ಕೂನುಬೆನ್ನು “ಕೂನಜೆನ್‌' ನೋ. 
ಕೂನೆ (ನಾ). - ಕೂನಿ,: ಕುಟಲಗಳ ಮನೆ ಕಪಟಮಂದಿರಂ ... ಪುಟ; 
ಮಾಯಗಳ ತಾಣಮೆನಿಪ ಬೆನ್ನಿನ ಕೂನೆ ಪುಟಮಿಡಿದ ಪೊಂಬಣ್ಣ ವಸನ | 

ಮನಲಂಕರಿಸಿ (ವೆಂಕಾರಾ. ೨-೫-೨೭). [ಕೂನ್‌, + -ಎ್ಯ] I 
ಕೂನೈ (ನಾ). ಬಾಗಿರುವಿಕೆ; ಕುಗ್ಗಿರುವಿಕೆ: ಕೂನೈ, ಪೇನ್ಯೈ [20 

(ಶಬ್ದಾನು. ೫೫೭ ಪ್ರಯೋ). [ಕೂನ್‌, + -ಕ] 
ಕೊಪ, "ಕೂರ್ಪ; ನೋ. 
ಕೂಪ, (ನಾ). ೧. ತಗ್ಗು; ಹಳ್ಳ; ಗುಳಿ; ರಾಮ ಪಕ್ಷಂ... ಕೆಡಹು 

ವುದು ಸತ್ತ್ವನಿಧಿ ಬಾಲರ್ಷಿ ಭರತನಂ ಕೂಪಕ್ಕೆ (ಶ್ರೀರಾಮಾ. ೬೫-೩೧೨), 

೨. ಬಾವಿ: *ಅಂಧುಃ ಕೂಪಃ- ಈ ೨ ಬಾವಿ? (ಹಲಾಯು. 

೧೧೩-೬೨) ; ನೆರೆದಿಸುತಿರೆ ತೋಲ್ವುಲ್ಲೆ ಯನಿರದದು ಬಿಟ್ಕೊಡೆ ಪುರಾಣ 

ಕೂಪದೊಳ್‌ (ಪಂಪಭಾ. ೨-೫೧) ; ಪರುಷದ ಚಲಂ ಸುಧಾರಸದ 

ಕೂಪಂಗೆಳೆಂ (ನಂಬಿರ. ೧೯-೧೦೪); ಹೊಯಿಸಳ ಸೇನೆ... ಹೊಸ 
ದಾಗಿ ವಾಪೀ ಕೂಪ ತಟಾಕಾದಿಗಳನ್ನು ನಿರ್ಮಿಸಿಕೆೊಳ್ಳ ಬೇಕಾಯಿತು 

(ಶಾಂತಲಾ. ೪೦೦). ೩. ಕೂವೆಯ ಕಂಬ; ಹಡಗಿನ ಸ್ತಂಭ. [ಸಂ.]|30 
ಕೂಪಕ (ನಾ). ೧. ಹಳ್ಳ; ಗುಳಿ. ೨. ತೂತು; ಕಂಡಿ. ೩. ನದಿ 

ಅಥವಾ ಹಳ್ಳದಲ್ಲಿ ನೀರಿಗಾಗಿ ತೋಡಿದ ಕುಳಿ. | 

೪. ಕೂವೆಯ ಕಂಬ, --ಮರ: “ಕೂಪಕಃ ಗುಣವೃಕ್ಷಕಃ- ಈ ೨] 

ಕೂಪಕಂಬಂ? (ಹಲಾಯು. ೧೦೮-೩೬೩); “ಕೂಪಕಃ, ಗುಣವೃಕ್ಷಕಃ - 

೨ ಹಡಗಿನ ಮೇಲೆ ಧ್ವಜಪಟವನ್ನು ಎತ್ತಿ ಕಟ್ಟುವ ಸ್ಮಂಭದ ಪೆಸರುಗಳು. | 55 

ಆಂದರೆ, ಹಡಗಿನ ಮಧ್ಯದಲ್ಲಿರುವ ನಿಶಾನೀ ರುಾಂಡೆ” (ಸಿದ್ಧಾಂತಿ. ೭೧). 

೫. ನದಿಯ ಮಧ್ಯದಲ್ಲಿರುವ ಬಂಡೆಗಲ್ಲು ಅಥವಾ ಮರ. ೬. ಎಣ್ಣೆ 


|15 
ಕ 
| 
( 
1 
| 


23 


ತುಂಬುವ ತೊಗಲಿನ ಚೀಲ; ಬುದ್ದಲಿ. ೭. - ಕುಕುಂದರ: 
*ಕಣಪಕಂ ಕುಕುಂದರಮೆರಡುಂ ಘಟತ ತ್ರ್ಯಸ್ಥಿಸದಂ೫ | 
(ವಸ್ತುಕೋ. ೭೮-೫). [ಸಂ.7 140 


ಕೂಪತನ (ನಾ). ಸ್ನೇಹ; ಕೂರ್ಮೆ; ಪ್ರೀತಿ: ಕೂಪತನದೊಳು | 
ಕೈಮು! ಯೆ ಮೆಚ್ಚಿದ (ಛರಚ. ೪೩-೧೦೩) ; ಕೂಪತನದೊಳಣ್ಣಗೆಜಗಿ 
ಬಂದಪೆನೆಂದನು (ಭರಚ. ೫೦-೬೧). 
[ಕೂಪ (೮ ಕೂರ್ಪ,;)*- -ತನ] 
ಕೂಪರ (ನಾ). - ಕೂಪಾರ: ಸತ್ಯವೊಂದೇ ಸೋಪಾನವು ಸಗ್ಗಕ್ಕೆ | «5 


ಕ 
ಜನ್ಮದ ಕೂಪರಕ್ಕಿದು ನಾನೆ (ಕುವ್ಯಾಉ. ೩-೮). [ಆ ಸಂ. ಕೂಪಾರ] | 


೨೦ಗಿ೪ 


ಕೂರ್‌, 


ಕೊಪಾರ (ನಾ). ಸಾಗರ; ಸಮುದ್ರ : ಆರಾತಿ ಸೈನ್ಶಕೂಪಾರದೆ 
ಪಾರಮಂ ತಡೆಯಡೆಯ್ದುನೆನೆಂಬುದುಮಂತೆ ಬಂದು (ಪಂಪಭಾ.೮-೯೭); 
ವೀರಸೇನಂ ... ಪೆರ್ಚಿದ ಕೂಪಾರಂ ಸೀಮೆಯಾಗಲಾಳುತ್ತಿರ್ದಂ 
(ನಳಚಂ. ೧೭). [ಸಂ.] 


5 | ಕೂಪಾರಾರವ (ನಾ). ಸಮುದ್ರದ ಗರ್ಜನೆ: ವಿಳಯಾನಿಳೋಚ್ಚಳಿತ 


ಕೂಪಾರಾರವಂ ಖೇಚರೆೇಂದ್ರಂ೦ ದಷ್ಟಾಧರನಾತ್ಮನೀಕೆತಳಮಂ 
ಪೊಯ್ದೆಟ್ಟು (ಶಾಂಕಿಪು. ೫-೪೫). [ಕೂಪಾರ + ಆರವ] 
ಕೊಸಾರೋದಿತ (ನಾ). ಸಮುದ್ರದಿಂದ ಹುಟ್ಟಿದ್ದು; ತುತ್ತ ಕ 


*ಕೂಪಾರೋದಿತ ತುತ್ತಿ? (ಮಂಗರಾ, ೪೩-೪೨). [ಕೂಪಾರ + ಉದಿತ] 


10: ಕೂಪಿ (ನಾ). ೧. ಹಳ್ಳ; ಗುಳಿ. ೨. ಹೊಕ್ಕುಳ ಗುಳಿ; ನಾಭಿ 
| 


ಕೂಪ. ೩. ಕುಪ್ಪಿ; ಗಾಜಿನ ಸೀಸೆ; ಮಸಿಕುಡಿಕೆ. ೪. ಎಣ್ಣೆಯ 
ಪಾತ್ರೆ. [ಸಂ. ಕೂಪೀ] 

ಕೂಪಿಡು (ಕ್ರಿ). ಕೂಗು ಹಾಕು; ಕರೆ (9): ಫುಗದೆಜೆಮಾಡು 
ಚಪ್ಪರಿಸು ರೊಪಿಡು ಕೂ [ಪಾಕಾಂ. ಕಾ] ಹಡು ಕೂರ್ಪುದೋಜು 
(ಕಾವ್ಮಾವ. ೪೬). [«- ತಮಿ. ಕೂಬ್ಬಡು] 

ಕೂಪುರುಷ (ನಾ). ಪ್ರೀತಿ ಮಾಡುವ ಪುರುಷ (?) : ವಿರಕ್ತಿಯೆಂಬ 
ಘನಲಿಂಗದೆ ಕೂಪುರುಷ ನೀನಾಗಿ(ಕಲ್ಯಾ ಶಾಂ,೨೨).(ಆ ಕೂರ್ಪಪುರುಸ?] 

ಕೂಬರ (ನಾ). ೧. ಬಂಡಿಯ ಅಥವಾ ರಥದ ಈಸು; ಮೂಕು: 
*ಯುಗಂಧರೋದ್ದೇಶದಲ್ಲಿ ಕೂಬರಮಕ್ಕುಂ? (ವಸ್ತು ಕೋ. ೮೭-೨೯); 
“ಕೂಬರಮೆನಲ್ಕೀಸು * (ಮಂಗರಾ. ೮೯-೨೫) ; ತೇರುಗಳ ಕೀಲಚ್ಚು 
ಕೂಬರೆಯುಗವನಾರೈದು (ಕುವ್ಯಾಗ. ೧-೨೫); ಮಿಣಿ ನೊಗನು 


| 7 ಕೀಲಚ್ಚು ' ಕೂಬರೆ ಬೆಳೆ ಮೊಳೆಯನಾರೈದು (ತೊರರಾ. ೫-೭-೫). 


೨. ಬಂಡಿ; ರಥ: ರಾಯನೈ ನೊೂಜರಸಿಯರು ಸಹ ರಾಘವನ ಕೂಬರವ 


ಬೆಂಬಿಡದೈತರುತ (ಆನ೦ರಾ, ೨-೨-೧). (ಸಂ. 
ಕೊಬರಿ (ನಾ). ಎತ್ತಿನ ಬಂಡಿ; ಗಾಡಿ: "ಅನಃ ... ಕಂಬಳವಾಹ್ಮಂ, 
ಕೂಬರೀ - ಈ ೯ರಥಂ3 (ಹಲಾಯು. ೭೩-೨೯೦). (ಸಂ. ಕೂಬರೀ] 


ಕೂಬೆ "ಕೂವೈ? ನೋ. 

ಕೂಬೆಹಿಟ್ಟು "ಕೂವೆಹಿಟ್ಟು' ನೋ. 

ಕೂಮೆ| "ಕೂವ' ನೋ. 

ಕೂಮೆಮರೆ "ಕೂವೆಮರ' ನೋ. 

ಳೂರ್‌,, ಕೂರು, (ಕ್ರಿ). ಕೂರ್ತ (ಭೂತಕೃ), ಕೂರ್ಪ (ಭವಿಕೃ). 
೧. ಪ್ರೀತಿಸು; ಒಲವುತೋರು : “ಕೂರ್‌- ಸ್ನೇಹೇ ? (ಶಮಧಾ) ; 
ಎರಡಜಕಿಯದೆ ಕೂರ್ತ ನಲ್ಲಳ್ಲೆ (ಆದಿಪು. ೧೨-೧೨ ವ); ಮುನ್ನೆನ್ನ 
ಕೂರದ ದಾಯಾದರೆ ಮಿಕ್ಕ ಪಂದ ಲೆಗಳಂ ಕಣ್ಣಾಜಕಿ ಕಂಡು 
(ಗದಾಯು. ೯-೨೯) ; ತಡೆದೆ ವಂಚಕ ಕೂರ್ತನೋಲ್‌ ಕುಜುಪು 
ವೇಟಕ್ತಿಲ್ಲಿರ್ದೆ (ಕಾದಂಪೂ. ೩೨೩); ಹಿರಿದೀವಂ ಕಲಿ ಕೂರೆ ಕೂರ್ಪ 
ನುಜುವಂ ನೀಜಂ ಕರಂ ಭಾವಳಕಂ (ಲೀಲಾನ. ೨-೬೫) ; ಕೃತಿಗಾದಿನಾಥನ 
ಕೂರ್ತು ಕೇಳ್ವುದು ಕಾವೃಕೃತನ ದೋಷನ ನೋಡಬೇಡ (ಧರಚ.೧-೧೬). 
೨. ಒಪ್ಪು; ಮೋಹಿಸು; ಮೆಚ್ಚು: ಎನಗೆ ಕೂರ್ಪುದನಾ ಘಟಸಂಭವಂ 
ನಿನಗೆ ಕೂರನ್‌ (ಪಂಸಭಾ. ೧೨-೩೬); ಈ ವಿನಯಕ್ಕಾರೊಳಗಾಗರೀ 
ರುಜುಗುಣಕ್ಳಾರ್ಕ್ಯೂರರ್‌ ೧೧೦) ; ನಿಸ್ಪ ಎಂಗೆ 
ಕೂರ್ಪಂತೆ ಕಾಂಕ್ಷಿತರ್ಗೇಕೆ ಕೂರರ್‌ (ಧರ್ಮಾಮೃ. ೭-೪೩) ; ಸರಾಂ 
ಗನೆಗೆ ಕೂರ್ತು ಒಸೆದು ತಾಯಂ ತೊಜಕಿವ ಬೆಸನಿ (ಸಿದ್ದರಾ. ೧-೫೯). 
ಕೂರು: ೧. ಘಟಕುಚೆಯರು ಬಿಟ್ಟ ಸುಟಿಯೊಳೊದಗಿ ಕೂರಿ 
ನೋಡಿ (ಭೈರವೇ. ೨-೪೧); ಶತ್ರುವನು ಕೂರೆಂದು ಯೇಸು ರೊಪ 
ದೊಳಂದುನೀನೊರೆದುದಕನರ್ಥವಾದಪುದೆ ಇಂದು? (ಗಿಳಿಎಂ. ೧೯-೧೦), 


(ಕಾದಂಉ. 


ಕೂರ್ಕ್‌ ೨೦೧೫ ಕೂರಪಂದಿ 


ಕೂರದನ್‌ ಐಪ್ರೀತಿಸದವನು; ವೈರಿ: ಕೂರದನಿದನೊಡ್ಡಿದಂ ಪಗೆಗೆ| | ಕೊರೈ: 
ಸಂತಸಮಾಗಿರೆ ಮಾರಿ ಸುಯ್ಗುಮೇ (ಪಂಪಭಾ.೩-೪); ಆತ್ಮಬಂಧುಜನಂ | 
ಕೂರದರಾರುಮಿಲ್ಲ(ಮಲ್ಲಿಪು. ೪-೨೨). ಕೂರಿದನ್‌ ಎ ಸ್ಲ್ನೇಹೆವುಳ್ಳವನು; | 
ನೇಹಿಗ: ಕೂರಿದನಿವನೆಂದುದಾತ್ತಮನನೆಂದಕಳಂಕಚರಿತ್ರನೆಂದಿದೇಂ 
ಪದುಳಿದೆನೆಂದು ಕೀರ್ತಿಪುದು ಗೊ ನು ಗನಂ ಸಕಳಾವನೀತಳಂ | 5 
(ಎಕ. ೪೫, ಸಾಗರ, ೧೦೯-೧೭; 1047). ಕೂರ್ತ ಎ ಪ್ರೀತಿಸಿ 
ದವನು; ಪ್ರಿಯಕರ; ನಲ್ಲ: ಒಲನಿಂದಿಂತೆರ್ದೆ ಮುಟ್ಟ ಕೂರ್ತ 
ನೊಳನೇ ಕರ್ಣಂಗೆ ದುರ್ಯೋಧನಂ: (ಸಂಪಭಾ, ೧೩-೬೦) ; ನಿಹಿತವ 
ಬಿಟ್ಟು ಕೂರ್ತನಾಗಿ ಬಿಡು ಭಾಗೆಯೇಕೆ (ನಗೆಮಾ. ೧೨). ಕೂರ್ಶಳ್‌ ಇ 
ಪ್ರೇಯಸಿ; ಪ್ರಿಯೆ; ನಲ್ಲೆ: *ಕೂರ್ತಳೆಂದು ಶ್ರೀತಿವಟ್ಟಳ್ಳಿ ಪೆಸರ್‌” | 10 
(ಕಶಸಾ. *ಗುಣಕರುಗೊಂಡಳೆಂದೊಡಳ್ಳ ರ್ತಳೆಂದೊಡೆ 
ಮೇಣೊಜಲ್ಹಳೆಂಬೀ ಪೆಸರ್‌ ಕೂರ್ತಳ್ಗೆ ತಾನೆನಿಕ್ಳು * (ಕಬ್ಬಿ ಕೈ. ೨೮). 
ಕೂರ್ಪವರ್‌ - ಪ್ರೀತಿಸುವವರು ; ಪ್ರಿಯವಾದವರು : ಎನ್ನಣುಗಿನಳಿ 
ಯಂಗೆನ್ನಿಂ ಮೇಗಿಲ್ಲ ಕೂರ್ಪವರ್‌ (ಆದಿಪ. ೪-೯೦); ಇವರೊಳಜಾಪುಗುಂ| | 
ಕೂರ್ಪವರೊಳ್‌ (ಗದಾಯು. ೯-೧೨) ; ಎಯ್ದೆ ಕೂರ್ಪವರೆ ಪೇಟ್ಗುದ 


೧. ಹಳ್ಳಿಗೊಲ್ಲರು ಮೆಚ್ಚಿ ಕಜುನ ಕಾಡೊಡೆ ಕೊರವುಳ್ಳ 
ವೀರನೆ ದಿಟಿದಿ ಕೊಳುಗುಳಕೆ ನೀನು (ಸಾಳ್ವಭಾ. ೧೫-೩೦) ; ಕೂರಾದ 
ಬಿಸಿಲು ಬಡಿಯಿತು (ಮರಮ. ೨೩). ೨. ವಾರನಾರಿಯೆರನು ಭವಂಗಳು 
ಕೂರ (ಪಾಠಾಂ. ಕ್ರೂರ]ವಲ್ಲದೆ ಮಾರ್ದವಂಗಳೆ (ಬಸಪು. ೪೦-೮೧); 
ಬಿಳುವಕ್ಕಿ ಬೀಜುನ ದನಿ ' ಮಿಗೆ ಕೂರಮಾಗಿಕೆ ಕೊನರಿದುದು 
(ಹದಿಬ. ೨-೩೩). &. ಪರಾಕ್ರಮ; ಶೌರ್ಯ. "ಕೂರಾಳ್ಕ್‌? 
ಪರಾ. (ಆ ಕೂರ) 

ಕೂರ, "ಕೂರ್ಕ್‌' ನೋ. 

ಕೂರ್ಮ (ನಾ). ಅನ್ನ; ಆಹಾರ: *ಅಂಧಃ, ಕೂರಂ, ಭಕ್ತಂ... 
ಆಹಾರಃ - ಈ ೯ ಕೂರ್ಟ್‌? (ಹಲಾಯು. ೫೩-೧೬೪); ಸಕಲ ಧಾನ್ಯದ 
ಕೂರನೂ ನೀಉ.. . ಅನುಭವಿಸುವದೂ (ಸೌಇಇ. 1-1, 
೫೬೯-೧೩ ; 1534). "ಕೊಟ್‌? ಪರಾ. (ಸಂ.] 

ಕೂರಂಕುಶ (ನಾ). ಹರಿತವಾದ ಅಂಕುಶ; ಮೊನೆಯಾದ ಸೃಣಿ: 
ಕೂರಂಕುಶವಂಂ ಚಾರಿಸುತುಮಾನೆಗಳನಾಧೋರಣರಾ ರಣಡೊಳಣೆದು 

$ ನೂಂಕಿದರ್‌ (ಪಂರಾಮಾ. ೧೩-೭೩); ಕೂರಂಕುಶದಲಾನೆಯ ಬೆಗಡು 


೧೯-೩೮೮) ; 


ನಿಂಬೆನೆ ಕೇಳದಾತನೇತಜ ವಿಭು (ಪಂಚತಂ. ೯೩-೨೦) ; ಕೂರ್ಪವರ 
ನಾರನೂ ಕಾಣೆನು ಮಾಡಾರಚೆನ್ನ್ನಯ್ಮನಲ್ಲದೆ( ಬಸವ. ೬೫೧). ಕೂರ್ಪವಳ್‌ಎ 
ಕೂರ್ತಳ್‌ : ಕೂರ್ಪವಳ ಸೊಲ್ಲು ಲೇಸು (ಸರ್ವಜ್ಞ. ೧೧೨೧). 
(ದೇ. ! ತಮಿ. ಕೂರ್‌; ಮಲ. ಕೂರ, ಕೂರು; 
ಕೂರಿಮಿ, ಕೂರ್ಮಿ] 
ಕೂರ್‌, (ಕ್ರಿ). ೧. ಹರಿತವಾಗು; ತೀಕ್ಷವಾಗು; ಉಗ್ರವಾಗು: 
ಕೋಪವೆರಸಿ ಕೂರ್ತು ನೋಡೆ ತಾಪಸನಂದಾ ಪಕ್ಕಿಗಸುವಡಗಿದುದು 
(ಹದಿಬ. ೨-೩೪). ೨. (ಕರಾ) ಗಿಡಿ; ತುಂಬು: ಉರಿಯೋ ಗಾಯಕ್ಕೆ 


ತೆಲು. 


ಗೊಳಿಸಲು (ಕುವ್ಯಾದ್ರೋ. ೩-೧೩); ಪೊಳೆವ ಕೂರಂಕುಶ ಮಿಂಚಾಗೆ 
ಪಲವಣ್ಣದೊಳುರಜೆಯ ಸುರಧನುವಾ ತಳಿದಾನೆ ಬಿರ್ದುದು ನೆಲಕೆ 


(ವರ್ಧಸಾಂ. ೬-೧೧೪). [ಕೂರ್‌, + ಅಂಕುಶ] 


ಕೂರೆಂಕುಸ (ನಾ). - ಕೂರಂಕುಶ: ಕೂರಂಕುಸದ ಪೊಳೆಪನಾ 


ತೋಜುನಂ ವಜ್ರಜಂಘಂ (ಆದಿಪು. ೪-೨೫); ದೇವದಂತಿ ಶಿರದೊಳ್‌ 
ಕೂರಂಕೊಸಂ ಚಾರಣಕ್ರಮದಿಂದಾದಟುವತ್ತು ನಾಲ್ಕೂ ಪೊಳೆಪಿಂ 
ಕಣ್ಗೊಪ್ಪೆ (ಶಾಂತಿಪ. ೪-೧೧೬) ; ಕರದೊಳ್‌ ಕೂರಂಕುಸಂಗಳ್‌ 
ಫೊಳೆಯೆ (ಜಗನಿ. ೭-ಇಂ). [ಕೂರ್‌, + ಅಂಕುಸ) 


ಉಪ್ಪಕೂರಿದ ಹಾಗೆ (ಗಾದೆ). 
(ದೇ.॥ ತಮಿ. ಮಲ. ಕೂರ್‌ ; ತೆಲು, ಕೂರು) 
ಕೂರ್‌,, ಕೂರು (ಕ್ರಿ). ಕೂತ, (ಭೂತಕೃ), ಕೂತು(ಭೂತನ್ಯೂ). 
ಕುಳಿತುಕೊಳ್ಳು ; ಆಸೀನವಾಗು : (8). ಕೂರ್ಕು: ಕೂರುವ ವೇಳೆ 
ಯೊಳಾವ ಮೊಳಕಾಲನು ಒಂಟಿಯೂರುವುದೆಂದು ಗೊತ್ತೆ (ಇಂಚಾಪ. 
೨೩೪-೬೦) ; ನನಗೆ ಅವನನ್ನು ಮಾತನಾಡಿಸದೆ ಸುಮ್ಮನೆ ಕೂರಲಾಗಲಿಲ್ಲ 
(ದೀಪದ. ೪೦) ; ಕೂರುವುದು ಏಳುವುದು, ಹಿಂದಿರುಗುವುದು, ಈ ರೀತಿ 
ತರತರದ ಕುಣಿತಗಳಾಗುತ್ತವೆ (ನನ್ನೂರು. ೪೬); ಕೂತಸೆಟ್ಟಿಗೆ ಒಂದೇ 
ಸ್ಫೂರ್ತಿಯಲ್ಲಿ ಅದನ್ನು ನಾನು... ಬರೆದು ಮುಗಿಸಿದೆನು (ಕ್ರಾಂಚಧ್ವ 
viii, ಮುನ್ನುಡಿ) ; ಗಂಡಸು ಕೂತು ಕೆಟ್ಟಿ, ಹೆಂಗಸು ತಿರುಗಿ ಕೆಟ್ಟಳು 
(ಗಾದೆ) ; ಕೂತು ತಿಂಬುವವನಿಗೆ ಕುಡಿಕೆಹಣ ಸಾಲದು (ಗಾದೆ). (1?) 
ಕೂರ್‌,, ಕೂರ್ಕು (ನಾ). ಪ್ರೇಮ; ಪ್ರೀತಿ; ನಲ್ಮೆ: ಕೂರೊಳು |3| 
ಸುಭಗಂ ಕುಳವಧು ವಾರಿಜಮುಖಿ ಮಾದಿಯಬ್ಬೆಗಂ ಪುಟ್ಟದಂ ... 
ಮಾರಸಿಂಗನಾಹವಧೀರಂ (ಸೌಇಣಇ. 120-1, ೧೮೬-೧೬ ; 1111); ಮದ 
ವರ್ಕಳ ಕೂರೆಂಬ ಲತೆಯ ಬೇರ್ಗಳ್ಳೋರಂತೆಒಕೆವಂತೆ ನೀರನಂದಾ ಕೂರತೆ (ನಾ). ಹರಿತ; ತೀಕ್ಷ್ಣತೆ: “ಕೂರ್ಪುಕೂರತೆಯೊಳ್‌ ” 
ಪದದೊಳ೯ (ವೀರವಿ. ೯-೮೧). ಕೊರ್ದು. "ಕೂರುಗೊಳ್‌,' ಪರಾ. | (ಕರ್ಣಾನಿ. ೭). [ಕೂರೆ, (ಆ ಕೂರ[್ಯ) + -ತೆ] 
ಕೂರಿಶುಗಿಡು - ಪ್ರೀತಿಕೆಡು : ಕೂರಿತುಗೆಟ್ಟ ಮನವ ಕೂರಮಾಳ್ಪ |40| ಕೂರದಂಟು (ನಾ). ಬಲಿತದಂಟು, --ದಿಂಡು; “ಕಠಿಣವಾದ 
ಕರ್ಪೂರ ಕದಂಬ ಭಕ್ಷಗಳಾಹಾರವಆಕದು ಹವಣಜಾದೆಡೆ ಮಾಡಿದಳಾ ದಂಟು” (ಕಬ್ಬಿಕಾ, ಕೋಶ); ಪರ್ಬುವ ಕನಲೈೆಯೆಂಬ ಬಳ್ಳಿ ಕೂರ 


ಕೂರಂಗಿ (ನಾ). ಒಂದು ಕಾಡುಪ್ರಾಣಿ: ಕರಡಿ ಮೊಲಂ ಕೊಡಂಗುರಿ 
ನರಿದರಿ ಕೂರಂಗಿ ಬೆಕ್ಕು ಹೇರುಡು ಕಾಕಂ (ಸೂಕ್ತಿಸು. ೩-೧೪೯) ; 
ಮರೆ ಮೂಗುರಿ ಕೂರಂಗಿಯಳಿಲು ಬೆಕ್ಕೆರಲೆ ಕೊಅವ ಮುಸು ಸಾರಗ 
ಸೀರುಡುವೆಕ್ಕಲ ಕಪಿ ಪಂದಿ (ಜಯಕಾ. ೧೫-೨೯). 1 

ಕೂರಂಬು (ನಾ). ಹರಿತವಾದ ಅಂಬು; ಚೂಪಾದ ಬಾಣ: ಒಡನೆ 
ಸುರಿವ ಪಲವಂದದ ಕೂರೆಂಬುಗಳುಮುಂ (ಆದಿಪು. ೧೩-೬೪); 
ಕೂರೆಂಬೊಂದು ಬಂದು ನಡೆ ನೋವಿಂ ಬಿದ್ದಂ (ಧರ್ಮಾಮೃ. ೧-೨೦೯) ; 
ಕೂರಂಬಿನಲಿ ಕೋದನು ಗಜದಮಸ್ತಕನ (ಕುವ್ಯಾದ್ರೋ. ೩-೭೪); 
ಕಾವನ ಕೂರಂಬಿನ ಬತ್ತಳಿಕೆಯ ಭಾವವ ಜಆಕದು (ಕಂನವಿ. ೯-೨೦). 

[ಕೂರ + ಆಂಬ್ಕು] 

ಕೊರೆಗೆ (ನಾ). - ಕೂರಂಗಿ: ಆಂ ಪೋಗಿ ಕೂರಗೆವಿಂಡಂ ಗಜವೈರಿ 
ವೊಕ್ಕವೊಲರಿಪ್ರಧ್ವಂಸನಂ ಮಾಡುವೆಂ (ರಾಂತಿಪು. ೭-೫೪) ; ಕಡದೆಳೆ 
ಬಳ್ಳು ಕೊಂಡುಗುಣಜಕಿ ಕೂರಗೆಯಿಂಬಿವನೈದೆ ಉಪಿನೊಳ್ಳಡಣದೆ 
ಪೊತ್ತು ಬೇಡವಡೆ ಬಂದುದು (ಸೂಕ್ತಿ ಸು. ೩-೧೬೮). [?) 


80 


ರಾಣಿ ರಮಣನಿಗರ್ತಿಯೊಳ್‌ (ಭರಚ. ೧೦-೩೦). [ಆ ಕೂರ) ದಂಟಾದಂತೆ ಪಿಡಿದೆ ಲಾಗುಳಮು ೦ ಅಂಜಿಕೆಯಂ ಪುಟ್ಟಸೆ 
ಕೂರ್‌,, ಕೂರ, (ಗು). ೧. ಹರಿತವಾದ; ತೀಕ್ಷ್ಣ (ಕಬ್ಬಿಕಾ. ೩೧೦). (ಕೂರ (ಆ ಕೂರ) + ದಂಟು] 
ವಾದ. "ಕೂರಂಬು', "ಕೂರ್ಮೊನೆ' ಸರಾ. (ನಾ).| | ಕೂರಪಂದಿ (ನಾ). ಕ್ರೂರವಾದ ಹಂದಿ; ಮುಳ್ಳುಹಂದಿ: ಸಾರಂಗ 


ಇಪ್ಪತ್ತೊಂದು ಕಡವೆ ನಾಲ್ವತ್ತವಂಭತ್ತು ಹಂದಿ ಯರಡು ಕರಡಿವಂದು 
ಕೂರಪಂದಿ ನಾಲ್ಕು ಕಾಟ ಆರು (ಕಾಜೇಂದ್ರ.೧೪೯). [ಕೂರ್ಯ + ಪಂದಿ] 


೨. ಹರಿತವಾಗಿರುವಿಕೆ; ತೀಕ್ಷ್ಣತೆ: ಕೂರಿಹ ಕಠಾರಿಯ |45 


ಹಣಿಗೆಯಲಿ ಬಾಚಿದನು ಸಿರಿಮುಡಿಯ (ಕುವ್ಯಾಅ. ೨೨-೪೧). 


ಕೂರಮಾಡು 


ಕೂರಮಾಡು (ಕ್ರಿ). ಚುರುಕುಗೊಳಿಸು; ಹುರುಪುಗೊಳಿಸು : 
ಕೂರಿತುಗೆಟ್ಟಿ ಮನವ ಕೂರಮಾಳ್ಪ ಕರ್ಪೂರ ಕದಂಬ ಭಕ್ಷಗಳಾಹಾರೆ 
ವಟೀದು ಹವಣಜಕಿದೆಡೆಮಾಡಿದಳು (ಭರಚ, ೧೦-೩೧). 
[ಕೂರ] (£ ಕೂರ) + ಮಾಡು] 
ಕೂರಲಗು (ನಾ). ಹರಿತವಾದ ಅಲಗು; ಚೂಪಾದ ಬಾಣ: 
ಕೂರಲಗಿಂ ಗಿಜ್ಜನೆ ತೂಳ್ಳು ಬೇಗಮಿಜಕಿದ ಪಂ (ಧರ್ಮಾಮೃ. ೧೩-೧೦೮); 
ಶಿನಚಿತ್ತವೆಂಬ ಕೂರಲಗ ಕೊಂಡು ಶರಣಾರ್ಥಿಯೆಂಬ ಶ್ರವನ ಕಲಿತರೆ 
(ಬಸವ. ೭೨೫); ಶೀಲವಂತರ ಕೈಯ ಕನ್ನಡಿ ಕಾಲಕಂಠನ ಕೂರಲಗು 
(ಬಸಪು. ೧-೩೩) ; ಗಳಹದಿರು ದಿಟ ವೀರನೇ ಕೂರಲಗಿನಲಿ ಮಾತಾಡು 
ಬಆ್‌ನುಡಿ ಭಂಡತನ (ಕುವ್ಯಾಜ್ರೋ. ೧೪-೩). [ಕೂರ್ಕ್‌ + ಅಲಗು) 
ಕೂರಲಗುಗೊಳ್‌ (ಕ್ರಿ). ಹರಿತವಾದ ಅಲಗಿನಿಂದ ಗಾಯಗೊಳ್ಳು: 
ಮುಂದಿರ್ದ ಕಾಮಿನಿಯ ಚಾರುರೂಪವ ಕಂಡು ಕಾಮನ ಕೂರಲಗು 
ಗೊಂಡಂಗಜನ ಪರಿವಾರದಧಿದೇವತೆಯೊಡನೆ ಜಡನಾಗಂತ (ನಿಭಾಗ. 
[ಕೂರೆಲಗು * ಕೊಳ್‌] 
ಕೂರವ (ನಾ). (?): ಜೀಹಾರದ, ಕೆಂಚೆಯ, ಕೊಂಚೆಯದ, ಕೂರವದ, 
ಕೊಟ್ಟಿಗೆಯ ಗುಡಿಯ ಜಳಗುಡಿಯ, ಗೊಲ್ಲಣಿಗೆಯ, ಮಂಡವಿಗೆಯ, 
ವಿಳಾಸ ನಿವಾಸಂಗಳಿಂದಂ (ಶಾಂತಿಪು. ೧೦-೧೪೭ ನ). [1 
ಕೂರನಾಡಿ (ನಾ). ಒಂದು ಪ್ರಜೀಶದ ಹೆಸರು: ಕೂರವಾಡಿ 
ಮೂನೂಜರ ಬಚತಿಯ ಲೋಕಾಯ್ತುಪೊಲಲುಂಗುಣ್ಣೇರೊಳಿರ್ಪ್ಪತ್ತ 
ನಾಲ್ಕು ಮತ್ತ್ವರ್ಕ್ಯರಿಯ ಕೆಯ್ಕ (ಎಕ, ೩1, ಹೊಳಲ್ಕೆ. ೨೩-೧೭ ; 668). 
[ಕೂರ್ಯ + ಪಾಡಿ] 
ಕೂರಸಿ (ನಾ). ಹರಿತವಾದ ಕತ್ತಿ; ತೀಕ್ಷವಾದ ಖಡ್ಗ: ತನ್ನ 
ಕೂರಸಿಯೊಳಡುರ್ತು ಕೊಂದೆಸಿಯಳಿ[ರ್ಕ]ಸಿಯೊಳ್‌ ಪಡೆಮಚ್ಚಿ 
ಗಂಡನಾ (ಪಂಪಭಾ. ೧-೬) ; ಮಜಹೆಂಬ: ಕೂರಸಿಗೆ ಗುಜ್‌ಮಾಡಿದ 
ರಾರಯ್ಯ (ಸಿದ್ಧವ. ೧೫೦) ; ಹೊಡೆದು ತಲೆಯನು ನಿನ್ನ ರಕುತವ 
ಕುಡಿಸುವೆನು ಕೂರಸಿಗೆ (ಕುವ್ಯಾಕ. ೯-೩೮). [ಕೂರ್ಕ್‌ + ಅಸ್ಕಿ] 
ಕೂರಳಲ್‌ (ನಾ). ಅತಿಯಾದ ಅಳಲು; ತೀವ್ರವಾದ ದುಃಖ: ನೆನೆ 
ನೆನೆದು ಪಾಡುವೆನು ಕಟ್ಟಿಳಲ ಕೂರಳಲ ಪಾಡನ್‌ (ಪಾರಸಿ. ೨೦-೧೪). 
[ಕೂರ + ಅಳಲ್ಯ್‌ (ಆ ಆಟಲ್‌,)] | 
ಕೂರಳಿಸು (ಕ್ರಿ). ಮೂಲೆ ಕತ್ತರಿಸು (?): ಆ ಕೆಜಕಿಯಲೂ ಆ|30 
ಗದ್ದೆಯ ಕೂರಳಿಸಿ ಕೊಟ್ಟಿ ಗದ್ದೆ ಕಂಬ ೧೦ (ಎಕ. ಳಃ, ತರೀಕೆ. 
1279). [ಕೂರ 4 ಅಳಿಸ್ಕು (೮. ಅಟ್‌ಯಿಸು)] 
ಕೂರಾಂಬು (ನಾ). ಅನ್ನದ ಮೇಲಿನ ನೀರು; ಗಂಜಿ: *ಕೂರಾಂಬು | 
ಪುಸ್ಥಿಕೆ ಯವಾಗುನೆನೆ ಗಂಜಿ* (ಮಂಗರಾ. ೬೩-೧). | 
[ಕೊರ + ಅಂಬ್ಕು] 
ಕೂರಾಟಿ (ನಾ). ಪ್ರೀತಿಯ ಆಟ; ಪ್ರಣಯಲೀಲೆ: ವಿರಹದ ನೆಲೆ| 
ವೀಡೋಪರ aud ಕೊಸಟೂನ "ಗೊತ್ತು (ಮಡಿಕ್ಕಾ. ೪, ೧೧೯೨ ; ; 
ಅಮರುಕ). [ಕೂರ್ಮ + ಆಟ) | 
ಕೂರಾಡಮಂಚ (ನಾ). ಒಂದು ಬಗೆಯ ಮಂಚ: ಸೆಳೆಮಂಚ 
ಚಪ್ಪರಮಂಚ ಶಕುನಿಮಂಚ ನಳನಳಿಸುವ ತೂಗುಮಂಚ ತೊಳಪ ಕೂ 
(ಪಾಕಾಂ. ಕು)ಲಾಡಮಂಚಗಳಾ ಸೆಜ್ಜೆಯ ನಿಳಯದೊಳಗೆ ಕಣೆ ಸೆಡವು: 
(ಕುರಾಸಾಂ. ೩೬-೪೮). [ಕೂರಾಡ್ಕ* ಮಂಚ] 
ಕೂರಾನೆ (ನಾ). ಬಲಿಷ್ಠವಾದ ಆನೆ; ಉಗ್ರವಾದ ಆನೆ(?): ಲಕ್ಕ 
ಕಾಲಾಳೈದು ಸಾನಿರ ಕುದುರೆ ಮೇಲಿಕ್ಕುವ ಕೂರಾನೆ ನೂ 
(ಕುರಾಸಾಂ. ೧೨-೬); ಕೂರಾನೆ ಹರಿವುದು ನಲ್ಲನೆಡೆಗೆ ಸೂಳೆಗೇರಿ | 45 
ಯೊಳ್ಬರಿವ ಸೂಳೆವೊಲು (ಭರಚ. ೩೬-೭೪).  [ಕೂರೈ4 ಅನ್ನೆ] 


೫-೨-೧೦), 


po 
ಜಾ 


೯-೨೨; 


93 


೨೦೧೬ 


ಕೂರಿತ್ತು 


| ಕೊರಾಯುಧ (ನಾ). ಹರಿತವಾದ ಆಯುಧ: ಪಕ್ಕಗಳಂತಿರೆ ಹರಿಗೆ 

ಕೂರಾಯುಧ ಚೊಕ್ಕಾಗಿ ಹಳಚುತೋಲೈಸಿ (ಭರಚ. ೫೦-೭೮). 
[ಕೂರ್ಕ್‌ + ಆಯುಧ) 

ಕೂರಾಳ್‌, ಕೂರಾಳು (ನಾ). ಕಡುಗಲಿ; ಪರಾಕ್ರಮಿ : “ಕೂರಾಳು 
ರ್ಕಾಳೆಂದುಂ ಧೀರರ್‌ ಬಲ್ಪಂಟಿನೆಂದು ... ವೀರರ್ಗೆ ನಾಮಮಕ್ಕುಂ” 
(ಕವಿಕಂ. ೧೨೬); ಕೂರಾಳಿಂ ಕೂರಾಳಂ ... ವಾರಣದಿಂ ವಾರೆಣವಮಂಂ 
ನಾರಾಯಣನಿಟ್ಟು ತನಿಸಿದಂ (ಪಂರಾಮಾ. ೭-೬೦) ; ಕೂರಾಳ್ಗಂಗಡಿ 
ಉಜರು ಗಣಿಕೆಯರಾರೋಹಕೆರು (ಭರಚ. ೨೪-೮೫) ; ಇದೆಜಕೊಳ್‌ 
ಕೂರಾಳ ಬಗೆ ಪೇಟಲ್ಪಟ್ಟುದು (ಅಪ್ರತಿ. ೧೬-೧೩). ಕೂರಾಳು : 
ಪಲವಾನೆ ಕುದುರೆ ಕೂರಾಳು ತೇರುಗಳನು ನೆಲಕಿಕ್ಕಿ ದನು ಸಿವಿಂಷದೊಳು 
(ನೇಮಿಸಂ. ೧೨-೭೮) ; ಕೊಂಗು ಕೊಡಗು ಮಲೆಯಾಳ ತಿಗುಳ 
ದೇಶಂಗಳ ಸಟಗ (ಕುರಾಸಾಂ. ೧೧-೪) ; ಕಂಸನ ಸಖರು ಮಿಗೆ 
ಕೂರಾಳು ಮಾಧವಗೆ ಮುನಿದು(ಸಾಳ್ವಭಾ.೧೩-೧). [ಕೂರ್ಕ್‌* ಆಳ್‌) 

ಕೂರಾಳು "ಕೂರಾಳ್‌' ನೋ. 

ಕೂರಾಳ್ತನ (ನಾ). ಕಲಿತನ; ಪರಾಕ್ರಮ; ಶೌರ್ಯ: ಗೇಣ್ವಾಯ್ಗೆ 
ವೀಟದೆ ಕೂರಾಳ್ತ ನವಣ್ಮೂಮಂಣ್ಮಟಸಿಕೆಯಿಂಂ (ಶಮದ. ಮ. ೬೭ ಪ್ರಯೋ). 

[ಕೂರಾಳ್‌ + -ತನ] 

ಕೊರಿಕೆ (ನಾ). ಹರಿತವಾಗಿರುವಿಕೆ; ಮೊನಚಾಗಿರುವಿಕೆ: ಏಣಸಿದ 
ಬಿಲುದಿರುವಿನಂಬಿನ ಕೊ[ಪಾಕಾಂ. ಕೋ, ತೋರಿಕೆಯ ತುದಿವೆರಳುಗಳ 
ಕೆಂಪೇಜಾದಕ್ಷಿಯ ಕುಣಿವ ಮಾಸೆಯ ಕಾಹುರದ ಮನದ (ತೊರರಾ. 

[ಕೂರ್ಗ್‌ + -ಇಳೆ] 


೪-೬-೧೮). 
ಕೂರಿಗೆ "ಕೂಟಾಗೆ? ನೋ. 
ಕೂರಿಗೆನೆಲ್ಲು (ನಾ). ಒಂದು ಬಗೆಯ ನೆಲ್ಲು ಭತ್ತ: ಗದ್ಮೆಯ 
ನೆಲ್ಲು ಕೂರಿಗೆನೆಲ್ಲು ಎಂದು ಎರಡು ಪ್ರಕಾರದ ಬೆಳೆಯನ್ನು ಮಾಡಿ 
ಕೊಳ್ಳುತ್ತಾರೆ (ಕೃಷಿಪ್ರ. ೫೪). [ಕೂರಿಗೈ-* ನೆಲ್ಲು (ಆ ನೆಲ್‌)] 
ಕೂರಿಟ್ಟಿ (ನಾ). ಹರಿತವಾದ ಈಟಿ, ಭರ್ಜಿ: ಮಿಸುಪ ತೆಳ್ವಸುಅ 
ಮೇಲಡರ್ದ ಕೂನೆವಾಸೆ ಕೂರಿಟ್ಟಿ (ರೇವಣ. ೩-೫೯) ; ಎಸಳುಗಂಗಳ 
ದಿಟ್ಟಿಯ ಕೂರಿಟ್ಟಯ ಮಿಸುಪ ಸೆಳ್ಳುಗುರ ಸುರಗಿಯ (ಕಂನವಿ. ೨೪-೮). 
[ಕೂರ್ಮ * ಇಟ್ಟ] 
ಕೂರಿತು "ಕೂರಿತ್ತು' ನೋ. 
ಕೂರಿತ್ತು, ಕೂರಿತು (ಗು). ಹರಿತವಾದ; ಮೊನೆಯಾದ ; ತೀಕ್ಷ್ಮ 
ವಾದ: ಮುನ್ನ ಬಂದ ಕಿವಿಯಿಂದಂ ಬಜಿಕಂ ಬಂದ ಕೋಡು ಕೂರಿತ್ತು 
(ಧರ್ಮಾಮೃ.೨-೧೦೮); ಆನೋವು ಕೂರಿತ್ತು, ಕಯ್ಯೂರೆ ನಾಮೆ ಕೊಂಡೆಸಗಿ 
ಕಣ್ಣಾರೆ ನೋಡುನಲಾಗೆಯ್ಮೆ (ಅಶ್ವತ್ಥಾ. ಕೂರಿತು: 
ಕೂರಿತಪ್ಪ ಬಾಳೆಂ ಪಿಡಿದಿರ್ದಳ೯(ವಡ್ಡಾರಾ.೧೯-೧) ; ಬಲ್ಲಿತ್ತಜ ಕೋಡು 
ಕೂರಿತು(ಆದಿಪು.೧-೨೫); ಸೂಚಿಯ ಮೊನೆಯಂತೆ ಕೂರಿತಪ್ಪ(ಧರ್ಮಾಮೃ. 
೩-೧೮೬); ಸ್ತಿತಿಯ ಕುಜನರ ಜಿಹ್ವೆ ಕಡುಕೂರಿತು (ತೊರರಾ. ೨-೨-೪೪). 
ಕೂರಿದನ್‌ - ಕಡುಗಲಿ; ಪರಾಕ್ರಮಿ: ಕೂರಿದರಪ್ಪ ಧನುರ್ಧರ 
ಬೀರರ ,.. ನಿರ್ದಾರಿಸೆ (ಶಾಂತಿಪು. ೪-೧೦); ಷಜ್ರಮಂ ಖರೆಸಾಣೆ 
| ಯಿಟ್ಟಂತೆ ಕೂರಿದನಂ (ನೇಮಿಫು. ೫-೭೮ ವ) ; ಆರದಟರ್‌ ಕೂರಿದರಾರ್‌ 
| ಬೀರರದಾರೆನುತುಂ (ಜಯಕಾ. ೭-೧೬). ಕೂರಿದವು, ಕೂರಿದುವು ಎ 
| 


೧೧-೧೧). 


ಹರಿತವಾದುವು; ಮೊನೆಯಾದುವು; ತೀಕ್ಷ್ಣವಾದುವು : ತಿಕ್ಕಕಂ 
ಡೇಣ- ಕೂರಿದ(ಪಾಠಾಂ. ತ] ವಪ್ಪಂಬುಗಳಿಂದಂ (ವಡ್ಡಾ ರಾ. ೧೬೯-೫) ; 
ಎಲರಿಂದಳ್ಳಾ ಡುನೀ ಕೂರಿದವೆನಿಪೆಲೆಗಳ್‌ (ಬಾಧಪು.೧-೭೯); ಕೂರಿದವಪ್ಪ 
ತ್ರಿಶೂಲದಮೇಲೆ ಕರ್ಮತ್ರಯಮಂ ಮುಟಾದಿಕ್ಸಿ( ಪಸಾರ.೯೨೪-೧೯); 
ಕೂರಿದುವಪ್ಪ ಕಣ್ಮಲರ್ಗಳಳ್ಳೆರ್ದೆಯೊಳ್‌ ತಡಮಾಡೆ (ನಿಂಪಭಾ.9-೮೩). 


ಕೂರಿಲಿ 


ಕೂರಿಯಾಳ್‌ - ಪರಾಕ್ರಮಿ; ಶೂರ: ಕಾಮಾರ್ತರುಪಕಾರಿ ರತಿಕುಶಲ 
ವಿಸ್ತಾರಿಯಲರ್ನಿಲ್ಲರಸನ ಸೇರಿಯೋಲೈಸುತಿಹ ಕೂರಿಯಾಳ್ಗಳು ನಡೆವ 
ದಾರಿ ಬಹು ಹೃದಯ ಸಂಚಾರಿ ... ಸೂಳೆಗೇರಿಗೆಯ್ತಂದನರಸಂ 
(ಚೇರಮ. ೮-೫). [ಆ ಕೂರ್‌,] 

ಕೂರಿಲಿ (ನಾ). ಹರಿತವಲ್ಲದುದು; ಮೊಂಡು: ಸೊಗಯಿಸುಗುಮೆ | 5 
ಪಲ್ಲಿಲಿನಾಯಗಿಲಿಲಿಗಂಧಂ ಸಮಂತು ಕೂರಿಲಿ ಕುಡುಗೋಲ್‌ | 
(ಕಾವ್ಯಾವ. ೨೫೭). [ಕೂರ್‌,+ -ಇಲ್ಕಿ) | 

ಕೂರಿಸ್ತು (ಕ್ರಿ). ಪ್ರೀತಿಸುವಂತೆ ಮಾಡು; ಒಲಿಸು: ಕೂಂ[ಸೆ] ಗುರು; 
ಶುಶ್ರೂಷೆಯೊಳಾ ರಾಮನಂ (ಸಂಪಭಾ. ೧-೧೦೪); ಕೂರಿಸಿ ವಿಜಯ 
ಶ್ರೀಯಂ ಕೂರದರಂ ಕೊಂದು (ಗದಾಯು. ೧-೫); ಕೂರಿಸುವ ಕೂರ್ಪ |10 
ಮಾತೆಂ ಮಾರಿಗೆ ಕುಡು (ಯಶೋಚ. ೨-೬೩); ಕಂಮಾರನ ಮಯೂ 
ರಮಂ ಕೂರಿಸಿದ ಸೊ ಗೆವೆ ಣಿ ಲ್ಲ (ಪುಷ್ಪಪು. ೯-೨೧ ವ); ಕೂರಿಸ 
ಬೇಡವಂಗೆಳಸಿ ಮುಂ ಬಸವಾದರ ಕಾಮದಾಹಮಂ ನಾರಿ ನಿರೀಕ್ಷಿಸು 
(ರಸರ. ೧-೩೭). [ಕೂರ್ಮ] + -ಇಸ್ಫು] 

ಕೂರಿಸ್ಕು (ಕ್ರಿ). ಕುಳಿತುಕೊಳ್ಳುವಂತೆ ಮಾಡು; ಕುಳ್ಳಿರಿಸು: 
ವಿಟನೋರೋರ್ವರ ಕುರಿತು ಕೂರಿಸಲು ಅಲ್ಲಿ ನೆಜಕಿ ಪೀಠವರ್ಧನಂ 
ಬೆಆಗಿನಿಚ್ಚೆಯನಾಡಲ್‌ (ಚೇರಮ. ೮-೩೭) ; ನಂಮ ಮಗನಿಗೆ ಪೆರಿಯಾ 
ಪಟ್ಟಣದ ದವಲತ್ತಿನಲ್ಲಿ ನಿಮ್ಮ ಒಡಂಬಡಿಕೆಯಿಂದ ಕೂರಿಸು 
(ರಾಜೇಂದ್ರ. ೩). [ಕೂರ 4 -ಇಸ್ಕು] 

ಕೂರು, "ಕೂರ್ಕ್‌' ನೋ. 20 

ಕೂರು "ಕೂರ್ಕ್‌' ನೋ. 

ಕೂರ್ಕು "ಕೂರ್ಕ್‌' ನೋ. 

ಕೊರ್ದು "ಕೂಜ್ಕು' ನೋ. 

ಕೂರು (ನಾ). ಒಂದು ತೂಕದ ಪ್ರಮಾಣ: ಇಪ್ಪಣ ಸುಗಂಧಗಳಿಗೆ 
ಪಚ್ಚೆ ಕರ್ಪುರ ಕೂರು ಒಂದಕ್ಕೆ ಹಾಗ ಸನ್ನೆ ಕುರು ಒಂದಕ್ಕೆ ಬೇಳೆ 
(ಎಕ. ೪, ಬೇಲೂರು. ೭೫-೮೦ ; 1382). (€ ಕುರುಜು?] 

ಕೂರ್ಕು (ನಾ). ಕುಯ್ದು ; ಕೊಯಿಲು: ಮತ್ತೊಂದು ಮರದ ತುಂಡಿ 
ನಲ್ಲಿ ತೋಡಿರುವ ಕುಳಿಯೊಳಗೆ ಸರಿಯಾಗಿ ಕೂರಿಸಲಾಗುವಂತೆ ಒಂದು 
ಮರದ ತುಂಡಿನ ತುದಿಯಲ್ಲಿ ಮಾಡಿದ ಚಾಚು: ಕೂರು (ತುದಿ) 
(Tenon. ಇಂಕನಿ). [2] 130 

ಕೂರುಗಣೆ "ಕೂರ್ಗಣೆ' ನೋ. | 

ಕೂರುಗುರ್‌, ಕೂರುಗುರು (ನಾ). ಹರಿತವಾದ ಉಗುರು; ಮೊನೆ| 
ಯಾದ ನಖ: ಪೊಳೆವಂಕುಶದಂತಿರೆ ಕೊಂಕುವೆತ್ತ ಕೂರುಗುರ್ಗ! 
ಳೊಳ್‌ . . . ಕೊಲ್ವರೆತ್ತಲುಂ ಮೃಗಪತಿಯರೂಥಮಂ ಪಲಬರಾ ಬನ | 
ದೊಳ್‌' (ಕಾದಂಪೂ. ೯೯) ; ಕೂರುಗುರ ಹೊಯ್ಸ ತೋಳ್ಪಿ ಗುಹಳಿದ | 35 
ಗುರುಕುಚಂ (ಪದ್ಮರಾ. ೩-೭೦), ಕೂರುಗುರಿಂದ ಸೀಳ್ಡೆಲೆಯ ಮಡಿದು 
ಕೊಟ್ಟಳಾ ರಾಯಗೆ (ಭರಚ. ೧೦-೯೦). ಕೂರುಗುರು: ಕೂರುಗುರ ; 
ನಾಟಸಿ ಮೆಜಕಿದು (ಹರಿಸಾ. ೩೯) ; ಕಳಿಲೆಯ ನಖದಲಿ ಚಿವುಟಿಲಹುದು | 
ಮುಂದೆ ಲಳಿಗೆ ಕೂರುಗುರಿಗಂಜುವುನೇ (ಮೋಹತ. ೧೧-೧೩) ; ಹರ 
ನೆಡದ ಕೂರುಗುರಿನಿಂದಜನ ಶಿರೆವರಿಯೆ (ಚೆಬಪು. ೧೮-೧೫) ; ಬೊಗರಿ |40 
ಮೊಲೆಗಳಿಗೆ ಕೂರುಗುರು ತಾಗಿದವೊ (ಕರಿಕ. ೫೫-೬). 

[ಕೂರ + ಉಗಂರ್‌,] 

ಕೊರುಗುರು "ಕೂರುಗುರ್‌' ನೋ. 

ಕೂರುಗುರ್ಗಲೆ (ನಾ). ಹರಿತವಾದ ಉಗುರಿನ ಕಲೆ, --ನಖಕ್ಷತ 
ಕೂರುಗುರ್ಗಲೆಯಂ ನಲ್ಮೆಯೊಳೊಡರಿಸುತ (ಉದ್ಭದೇ. ೨-೬೧). 

[ಕೂರಂಗುರ್‌ + ಕಲ್ಮಿ) 


ಅ 
ಬಾ 


25 


| 
“ 


೨೦೧೭ 


ಕೂರ್ಗಕ್ತಿಗೆ 


ಕೂರುಗುರ್ಗೊನೆ (ನಾ). ಹರಿತವಾದ ಉಗುರಿನ ಕೊನೆ: ಕೂರು 
ಗುರ್ಗೊನೆಯಿಂದೆ ಸೀಳಿದಳೊಂದು ಬೆಳ್ಳೆಲೆಯೆ (ಮೋಹತ. ೧೬-೩೩). 
[ಕೂರುಗುರ* + ಕೊನ್ಮೆ] 


| ಕೊರುಗೆಂಜಿಗೆ (ನಾ). ಒಂದು ಜಾತಿಯ ಮರೆ: ಕಾಕೆ ನುಗ್ಗಾರೆ 


ಗೂಳವು ಮುಳ್ಳು ಬೊಬ್ಬುಲಿ ಕೂರುಗೆಂಜಿಗ ಮಂಡೆಸೀಗೆ (ಕಂನವಿ. 
೧೮-೩೫). [ಳೂರ್ಯು * ಕೆಂಜಿಗ್ಗ (4 ಕೆಂಜಿಗೈ)) 

ಕೂರುಗೊಳ್‌, (ಕ್ರಿ). ೧. ನೇಹೆಗೊಳ್ಳು; ಪ್ರೇಮಮಾಡು; 
ಪ್ರೀತಿಸು: ತೋಜುತ ಮಜಸು ಚಕ್ರಿಯ ಮನದಲ್ಲಿ ಕೂರುಗೊಂಡಿಹ 
ಹಂಸನಾಥಾ (ಭರಚ. ೧೩-೧೧೭). ೨. ಅಂಟಕೊಳ್ಳು; ಸೇರು: ಕೂರು 
ಗೊಂಡೆಂಟು ಕರ್ಮವೆ ದ್ರವ್ಯ ಕರ್ಮ (ಭರಚ. ೬೭-೧೧೧). 

[ಕೂರ್ಕು (ಆ ಕೂರ್ಕ್‌) + ಕೊಳ್‌] 

ಕೂರುಗೊಳ್ಳ್‌ (ಕ್ರಿ). ಚಿಕ್ಕದಾಗು; ಸಂಕುಚಿಸು (?) : ಕುಳುತು 
ಕುಳುತು ದ್ರಿಷ್ಟಿ ಕೂರುಗೊಳುತಲೀರೆ (ಚಿದಾವ, ೯೨-೭). [1) 

ಕೂರುಮ (ನಾ). ೧. ಆಮೆ, ೨. ಭೂಮಿಯನ್ನು ಹೊತ್ತಿರುವ 
ಕೂರ್ಮ: ಕುಸಿಯನೇ ಕೂರುಮನು ಭಾರಕೆ ನಸಿಯನೇ ನಾಗೇಂದ್ರನು 
(ಕುವ್ಯಾಉ. ೨-೧೯) ; ಕೂರುಮನಜಃಚೆ ದಿಗ್ಗಜ ದಿಕ್ಕುದಿಗಲೆನೆ 
(ತೊರರಾ. ೪-೪-೨೭). [೮. ಸಂ. ಕೂರ್ಮ) 

ಕೂರುವ "ಕೂರ್ಮೆ? ನೋ. 

ಕೂರುಳಿ (ನಾ). ಒಂದು ಬಗೆಯ ಆಯುಧ; ಹರಿತವಾದ ಉಳಿ: 
ಕೊಡಲಿ ಕರವತಿಗೆ ಕೂರುಳಿ ಕವಡೆ (ಪಾಠಾಂ. ಕೂಳೆಕ್ಕವಡ)ದಂಡೆ 
ಕೈಹೆೊಡೆಯಿಟ್ಟಿ ಗೂಡುಗಳು. .. ಸಿಂಹ ಪ್ರಕರವೆರಸಿ ನಡೆವರ ಕಂಡನು 
(ಹಚಕಾ. ೫-೯). [?) 

ಕೂರೂಟ (ನಾ). (ಉಕ) ಪ್ರೀತಿಯ ಊಟ: ಅವನಿಗೀಗ ಎರಡು 
ಮುಖ್ಯ ಕರ್ತವ್ಮಗಳಿದ್ದವು. ಒಂದು ತಾಯಿಯು ಸಿದ್ಧಪಡಿಸಿ ದ 
ಕೂರೂಟಿವನ್ನು ಉಣ್ಣುವುದು, ಎರಡನೇದು ನಾಗರಿಕರ ಅಪ್ಪಣೆ 
ಪಡೆಯುವುದು (ಗೌರಾಂಗ. ೧೪೧). [ಕೂರ್‌, * ಊಟ) 

ಕೂರೆ "ಕೂಟ್‌? ನೋ. 

ಕೊರೆಲೆ (ನಾ). ಮೊನಚಾದ ಎಲೆ; ಚೂಪೆಲೆ : ಕೂರೆಲೆಗಳಬಾಯ್ದೆರೆಗೆ 
ಕೋರಯಿಸಿ ಮುಸುಂಕಿದಂತೆ (ವರ್ಧಷು. ೧-೪೧). [ಕೂರ 4 ಎಲೈ] 

ಕೂರ್ಕಲಿ "ಕೂರ್ಗಲಿ' ನೋ. 

ಕೂರ್ಗಣೆ, ಕೂರುಗಣೆ (ನಾ). ಹರಿತವಾದ ಕಣೆ; ಮೊನೆಯಾದ 
ಬಾಣ; ನಿಶಿತಾಸ್ತ್ರ : ಅಣಂ ಬೆದಜದೆ ನಟ್ಟಿ ಕೂರ್ಗಣೆಯ ಬಿಕ್ಬೊಣಕಿ 
ಯಿಂದೆ ಬಟಲ್ಲನ್‌ (ಪಂಸಭಾ. ೧೧-೪೫) ; ಕಾನನ ಕೂರ್ಗಣೆಗಳ 
ಮೂಡಿಗೆಗಳಂತಿರೆ ಬಿಜಕಿದ ಫೊಂಬಾಳೆ (ಪದ್ಮರಾ. ೮-೩೪) ; ನೆಟ್ಟುದು 
ಕೂರ್ಗಣೆ ಕುವರಿಯ ಹರಣ ಕಂಗೆಟ್ಟುದು (ಮೋಹತ. ೨೮-೧೫). 
ಕೂರುಗಣೆ : ತೋಜಕಿದವು ಬಳಿಕೀ ಖರಾರಿಯ ಕೂರು [ಪಾಠಾಂ. 
ತೂಲು ಗಣೆ ರಿಪುಭಟಿರ ಚಾಸದ ಚೀಜರಿಕೆಯ ಸರಿಸದಲಿ (ತೊರರಾ, 
೬-೧೫-೨೦). [ಕೂರ + ಕಣೆ] 

ಕೂರ್ಗಣೆವಳೆ (ನಾ). ಹರಿತವಾದ ಬಾಣಗಳ ಮಳೆ: ಅಮರ್ತ್ಯ 
ಲುಬ್ಬಕರೆತ್ತಂ ° * « ಕೂರ್ಗೆಣೆವಳೆಯಂ ಸುತ್ತಿಆಿದು ಕಜಕೆದರ್‌ 

[ಕೂರ್ಗಣೆ * ಮಳೆ (ಆ ಮಲಕಿ)) 

ಕೂರ್ಗೆತ್ತಿ (ನಾ). - ಕೂರಸಿ: ಬಲ್ಮೊಲೆ, ಮೆಲ್ಲಡಿ, ಕೂರ್ಗತ್ತಿ 
(ಶಬ್ದಾನು. ೩೪೫ ಪ್ರಯೋ). (ಕೂರ್‌, + ಕತ್ತಿ) 

ಕೊರ್ಗತ್ತಿಗೆ (ನಾ). ತೀಕ್ಷವಾದ ಕತ್ತಿಗೆ; ಕಿರುಗತ್ತಿ: ಖಂಡಗಳ 
ನರಿದು ತಿನಲ್‌ ಕೂರ್ಗತ್ತಿಗೆಯಂ ಕೊಂಡದ್ಳುತ ರಾಕ್ಷಸಿಯರ ತಂಡಂ 
ಬರೆ (ಜೀವಸಂ. ೧೮೨-೪೩). [ಕೂರ್ಯ್‌ + ಕತ್ತಿಗೆ] 


(ಶಬಶಂ. ೪-೧೪). 


ಕೂರ್ಗಲ್‌ 


ಕೂರ್ಗಲ್‌ (ನಾ). ಒಂದು ಊರಿನ ಹೆಸರು : ಕೂರ್ಗಲ್ಲ ಬೂತುಗನರಸಿ 
ಪರಮಬ್ಬೆಯಾಳುತಿರೆ ಕೂರ್ಗ ಲ್ಲ ಗಾವುಣ್ಣ . . . ತುಜುಗೋಳೊಳ೯್‌ 
ಕಾದಿ ಸತ್ತರ್‌ (ಎಕ. 1೪, ಹುಣಸೂ. ೯೨-೫ ; 920). [?) 

ಕೂರ್ಗಲಹ (ನಾ). ಪ್ರಣಯ ಕಲಹ; ಪ್ರೇಮದ ಜಗಳ : ಎನಿಸುಂ 
ಕೂರ್ಗಲಹದೊಳುಣದೊಜಗಿರಲನಿಶಜಕೊಳಗೆ ' ನಿದ್ರೆವರಲ್‌ (ಉದ್ಭದೇ. | 5 

[ಕೂರ್ಮ + ಕಲಹ] 

ಕೂರ್ಗಲಿ, ಕೂರ್ಕಲಿ (ನಾ). - ಕೂರಾಳ್‌: ಮಾರ್ಗದಿ ಹಿಂದಿಕ್ಕಿ 
ಹೋಹನ ಹಿಂದಣ ಕೂರ್ಗಲಿ ಕೂಡೆ ಹಿಂದಿಕ್ಕಿ ತಾರ್ಗೊಂಡು ಬರುತಿದ್ದ 
ನೂರ್ಗೆ (ಭರಡ. ೪೪-೫೭). ಕೂರ್ಕಲಿ: ಬೇರ್ಕೆಯ್ದರೆಬರನವರೊಳ್‌ 
ಕೂರ್ಕಲಿಗಳನಾತ್ಮ ನಿಕಟಿದೊಳ್‌ ಮಿಕ್ಕ ವರಂ ತಾರ್ಕಣಿಸಿದ ಸಮರ |10 
ಕೇಳಿಗೆ ನೂರ್ಕಡಿಗಡಿದಂ ನೃಪಾಲಕಂ ರಿಪುಬಲಮಂ (ಶಬ್ದಾನು. ೯೦ 
ವ್ಯಾಖ್ಯಾ). [ಕೂರ + ಕಲ್ಮಿ) 

ಕೂರ್ಗಲ್ಲರೆ (ನಾ). ಹರಿತವಾದ ಕಲ್ಲುಬಂಡೆ; ತೀಕ್ಷ್ಣವಾದ 
ಬಂಡೆಗಲ್ಲು (7) : ಸಲಮಿಸ್‌ ಕರೆಯೊಳ್‌ ಕೂರ್ಗಲ್ಲರೆಯೊಳ್‌' ಬಿದ್ದರ್‌ 
ಸತ್ತರ್‌ (ಪಾರಸಿ. ೩೬-೮೪೦). [ಕೂರ + ಕಬ್ಬರೆ (ಎ ಕಲ್ಲಜಕ)] 15 

ಕೂರ್ಗಾಯ (ನಾ). ತೀಕ್ಷ್ಣವಾದ ಗಾಯ; ತೀವ್ರಗಾಯ: 
ಕೂರ್ಗಾಯವ ನೋಡೆಂದು. ಕೋಲಿಂದೆಡ್ಚು ಬೊಬ್ಬಿಜಕಿದ (ಮೋಹತ. 
೩೯-೧೨೦). [ಕೂರ + ಗಾಯ್ಕ] 

ಕೂರ್ಗೆಯ್‌, ಕೂರ್ಗ (ಕ್ರಿ).೧. ಹರಿತಮಾಡು ; ಚೂಪುಮಾಡು; 
ತೀಕ್ಷ್ಣ ಗೊಳಿಸು. ೨. ಪ್ರೀತಿಮಾಡು; ಪ್ರೇಮಿಸು. ೧, ೨:/2 
ಕೂರ್ಗೆಯ್ದುದಣಗಗಲಹದೊಳಲ್ಲದಿಲ್ಲ (ಉದ್ಭದೇ. ೨-೧೬). ಶೊರ್ಗೆ: 
೧, ಆಲರ್ನಿಲ್ಲಂ ಮುಳಿದಂಬುಜಾತಶರೆಮಂ ಕೂರ್ಗ ದು 
ಮೂಲೋಕಮಂ ಗೆಲಲ್‌ . .. ತೆರಳ್ವಿನಂ (ಚಿಕವಿ. ೬-೧೮). 

[ಕೂರ್ಕ್‌ + ಕೆಯ್ಕ್‌ ; ಕೂರ್ಗ್‌ + ಕೆಯ್ತ) 

ಕೂರ್ಗೆಲಸ (ನಾ). ಕ್ರೂರವಾದ ಕೆಲಸ; ಕೆಟ್ಟ ಕೆಲಸ: ಕೈಕೆಯ |25 
ತಾತನೊರ್ದಿನಂ ಬೇಂಟಿಯಾಯಾಸದಿಂ ... ಬರುತಿರೆ... 
ಕೂರ್ಗೆಲಸದಿಂ ಪಿಂತಿರುಗುತಿದ ಪಾರ್ಥಿವನೊಳುದಿಸಿತು ಕರುಣೆ 
(ಶ್ರೀರಾಮಾ. ೨೨-೫೭೫). [ಕೂರ್ಮ + ಕೆಲಸ] 

ಕೂಗ್ಗೈ "ಕೂರ್ಗೆಯ್‌' ನೋ. 

ಕೂರ್ಗೈದು (ನಾ). ಹರಿತವಾದ ಕೈದು; ಮೊನಚಾದ ಆಯುಧ :|3 
ಕಡುಕೂರ್ಗೈದುಗಳಿಂದ ಮಂದ್ರಿಕಠಿಣಾಂಗ ಕ್ರೂರ ದೈತ್ಕಾಳಿ 
ಪೊಯ್ದೊಡಂ (ಎಷ್ಟುಪು. ೫-೫). [ಕೂರ * ಕೈದು, (ಆ ಕೆಯ್ದು)) 

ಕೂರ್ಗೊಂಬು (ನಾ). ಮೊನಚಾದ ಕೊಂಬು; ಹರಿತವಾದ 
ಕೋಡು: ಕೂರ್ಗೊಂಬುದುದಿಗಳಿಂದೆ ಇರ್ಕೆಲದ ದಾನವರನಿಟ್‌ವುತುಂ 
ಮುಜಕಿವುತು೦ (ಚೆಬಪು. ೪೪-೧೮). [ಕೂರ್‌ 4 ಕೊಂಬ್ಳು] 35 

ಕೂರ್ಗೊನೆ (ನಾ). ಮೊನಚಾದ ಕೊನೆ; ಕೀಕ್ಷ್ಞ್ಣವಾದ ತುದಿ: 
ಮಾರ್ಗವೆಂದೆರಡು ಪಾತ್ರವ ತಿದ್ದಿದೆನು ಕಣ್ಣ ಕೂರ್ಗೊನೆಯೊಳ್‌ 
ನೋಡು ಸಾಕು (ಭರಚ. ೧೨-೫೩). [ಕೂರ + ಕೊನ] 

ಕೂರ್ಗೊಳ್‌ (ಕ್ರಿ). ಹರಿತವಾಗಿ ಚುಚ್ಚು; ತೀವ್ರವಾಗಿ ನಾಟು; 
ಮೊನೆಗೊಳ್ಳು : ತನ್ನವಯನದೊಳು ತೋಡಿ ಕೂರ್ಗೊಂಡಿರ್ದ ಶರವ |40 
(ಮೋಹತ. ೩೮-೫೪) ; ನೃಪನ ತೇರ್ಗೆಜಗಿ ಕೂರ್ಗೊಂಡು ಮುತ್ತಿತು 
ಶರೌಥಘ (ಜೈ ಮಿಧಾ. ೪-೬೫) ; “ಪ್ರವೇಶಮಾಡು (ಜೈಮಿಭಾ. ಟೀಕೆ). 

[ಕೂರ * ಕೊಳ್‌] 

ಕೂರ್ಗೊಳಗು (ನಾ). ಕರ್ಕಶವಾದ ಕೊಳಗು; ಬಿರುಸಾದಗೊರಸು: 
ಕೃಷ್ಣನ ಕಡೆಗಣಿಸಿ ಕೂರ್ಗೊಳಗು [ಪಾಠಾಂ. ರೀಲು] ಗಳಲಿಳೆ | 45 
ಯೊಡೆಯಲಪ್ಪಳಿಸುತ್ತ (ನಿಧಾಗ. ೧೦-೩೦-೩೮). [ಕೂರ್ಯ್‌ * ಕೊಳಗು] 


೪-೨೫). 


೦ಎ 


೨೦೧೮ 


ಕೊರ್ಚರೋವು 


ಕೂರ್ಗೊೋಡು (ನಾ). ಎ ಕೂರ್ಗೊಂಬು : ಪಸು ಕೂರ್ಗೊಡಿಂದೆ 
ಕೋಡೆತ್ತಿ.. .ಕೆಡೆವಂತೀಡಾಡಿದತ್ತು (ವರ್ಧಪು. ೩-೬); 
ಕೂರ್ಗೊೋಡುಗಳ ಕಮನೀಯತೆಯನಿದ ನೋಡಿದವರೆದೆ ಬಿಜವುತಿದೆ 
ತಾಗ್ಗಿದಡಜೇನಹುದೋ (ನಿಭಾಗ. ೫-೨-೧೪). [ಕೂರ 4 ಕೋಡ್ಕು] 
ಕೂರ್ಗೊೋಲ್‌ (ನಾ). - ಕೂರ್ಗಣೆ: ದಿವ್ಯದೇಹ ಕೂರ್ಗೋೇಲಿಂದೆ 
ನೊಂದಿರೆ ಮೆಯ್ದ ಡವಿದನು (ಮೋಹತ. ೩೫-೫೦); ಕತ್ತರಿಸಿದನು 
ಹಗೆಯ ಕೂರ್ಗೊೋಲ್ಲಳಂ (ಶ್ರೀರಾಮಾ. ೮೦೩-೯೫). 
[ಕೂರ + ಕೋಲ್ಡ್‌) 
ಕೂರ್ಗೋಲಗಾಣ.(ನಾ). ಶೂರನಾದ ಬಿಲ್ಲುಗಾರ: ರಣಮಾರ್ಗದಿ 
ನಿಖಳಾಯುಧವೇಜಕಿನ ಬಣಗುಗಳ್‌ ಬಂದು ತನ್ನೊಡನೆ ಸೆಣಸಲು 
ಕೂರ್ಗೊಲಗಾಜ ಸುಂಕಕೆ ತಲೆವಣಗೊಂಡು ಬಿಟ್ಟರೆಲ್ಲರೆನು (ನೋಹತ. 
೩೫-೧೭). (ಕೂರ್ಕ್‌ ೬ ಕೋಲಗಾಅ (ಆ ಕೋಲ್ಲಾಜ)) 
ಕೂರ್ಗೊೋಜಕೆ (ನಾ). ಹರಿತವಾದ ಕೋರೆ, --ದಾಡೆ: ತಮ್ಮ 
ಬಾಗಿದ ಕೂರ್ಗೋಟಕಿಗುದ್ದಲಿಗಳಿಂದಗೆವ ಕಾಟ್ಟಿಂದಿಯ ಮಂದೆಗಳೆಂ 
(ಚಿಕವಂ. ೧೦೪-೧). [ಕೂರ * ಕೋಟ] 
ಕೊರ್ಚ (ನಾ). ೧. ಕುಚ್ಚು; ಗುಚ್ಛ. ೨. ತಲೆ; ಶಿರಸ್ಸು. 
೩, ಹುಬ್ಬುಗಳ ನಡುವಣ ಸ್ಥಳ : *ಹುಬ್ಬುಭ್ರೂವಲ್ಲಿ ಯಕ್ಕ ದಜ ನಡು 
ಕೂರ್ಚಮುಕ್ಕುಂ” (ಮಂಗರಾ. ೯೪-೩). ೪, ಗಡ್ಡ; ಮಾಸೆ: ಬಹು 
ಕುಂಚಿತಕೇಶಪಾಶನಾಲಂಬಿತ ಕೂಚರ್ಚಂ ಸಿಂಹದಂತಿಮದ್ರೇಕ್ಯಾಣಂ 
(ಜಾತತಿ. ೧೯-೧೫). ೫. ಕವಲು; ವಿಭಾಗ: (8). ೬. ಕುದುರೆ 
ಆಥವಾ ದನಗಳ ಪಾದದ ಮೇಲ್ಭಾಗ: “ಮುಖ ನಡುಕವಲುಂ 
ಶ್ಮಶ್ರುಗಳ್ಳೂರ್ಚಮಕ್ಕುುಂ೫ (ನಾನಾರ. ೯೦); ಪಳಿಹಸ್ತ(ತ್ತ)ಮನಾ 
ಶ್ರಯಿಸಿದುದರ್ಕೆ ಕೂರ್ಚಮೆಂಬ ಫೆಸರಕ್ಕುಂ (ಅಶ್ವಶಾ. ೮೮-೨೩). 
"ಕೂರ್ಚರೋಗ',"ಕೂರ್ಚರೋಮ' ಪರಾ. ೩. ದರ್ಭೆ ; ಹುಲ್ಲು. 
"ಕೂರ್ಚಾಸನ' ಪರಾ. ೮. ಕುಂಚ; ಕೊಳೆಯನ್ನು ತೆಗೆಯಲು 
ಅನುಕೂಲವಾದ ಒರಟು ಕೂದಲು, ಜುಂಗು ಮೊದಲಾದುವುಗಳ 
ಗುಚ್ಛ: ಕೊರ್ಚಗಳು, ದಂತಧಾವನ ಸಾಮಗ್ರಿಗಳು . . . ತುಂಬಿದ್ದ 
ಪ್ರಸಾಧನ ಸಂಪುಟ (ಪುನರು. ೬೬). ೯. ಪೀಠ; ಆಸನ; ಕುರ್ಚಿ: 
ಕೂರ್ಚದಲ್ಲಿ ಕುಳಿತು ಹಿಂದಕ್ಕೆ ಒರಗಿದನು (ಚಿಕರಾ. ೪೦೭). (ಸಂ. 
ಕೂರ್ಚಕ (ನಾ). ೧. ಕುಂಚ; ಗುಚ್ಛ : (ಕಿ). ೨, ಬಾವುಟಿದ 
ತುದಿಗಿರುವ ಗೊಂಡೆ: (ಕ). ೩. ಗಡ್ಡ: *ಕೂರ್ಚಕಂ ಹನು 
ಕೋಮಂ'' (ವಸ್ತುಕೋ. ೭೧-೨೨). [ಸಂ.] 
ಕೂರ್ಚಕಲಾಪ, ಕೂರ್ಚಕಳಾಪ (ನಾ). ೧. ಗಡ್ಡದ ಕೂದಲುಗಳ 
ಗುಚ್ಛ. ೨. ಗಡ್ಡವನ್ನುಳ್ಳವನು: ಲಂಬೋದರಂ ಲಂಬಕೂರ್ಚ 
ಕಲಾಪಂ (ಪಂರಾಮಾ. ೨-೨). ಕೂರ್ಚಕಳಾಪ: ೨. ನಾಭಿಕೂಪಾವ 
ಲಂಬಿ ಕೂರ್ಚಕಳಾಸಂ (ಆದಿಪು. ೧೩-೪೫ ವ). [ಕೂರ + ಕಲಾಪ್ಯ] 
ಕೂರ್ಚಕಳಾಪ "ಕೂರ್ಚಕಲಾಪ' ನೋ. 
ಕೂರ್ಚರೋಗ (ನಾ). ಪಶುಗಳ ಪಾದಕ್ಕೆ ಬರುವ ಒಂದು ರೋಗ: 
ತುರಗದ ಕೂರ್ಚಸ್ಥಾನಾಂತರದೊಳಮತಿ ರಾ ದ್ರ ನೇದನಂ ಪುಟ್ಟ 
ಭಯಾತುರನಾಗಿ ಕುಂದಿ ನಡುಗುತ್ತಿರೆ ಕೂರ್ಚರೋಗಮೆಂದಜಸಿವುದದಂ 
(ಅಶ್ವಶಾ. ೧೨೦-೭). [ಕೂರ + ರೋಗ] 
ಕೂರ್ಚರೋಮ (ನಾ). ೧. ಪಶುಗಳ ಪಾದದ ಮೇಲಿನ ಕೂದಲು: 
ಕುಷ್ಮಿಕೆಯವು ನಿಡಿಯವು ಕೂರ್ಚರೋಮದಿಂ ದಶಮಾಸಂ (ಅಶ್ವಶಾ. 
೨. “(ದುಂಬಿಯ ಕಾಲುಗಳ ಮೇಲೆ ಇರುವ, ಪರಾಗ 
ಸಂಗ್ರಹಣಕ್ಕೆ ಉಪಯೋಗವಾಗುವ) ಸಣ್ಣ ಬಿರುಗೂದಲ ಕುಚ್ಚು? 
[ಕೂರ್ಚ * ರೋಮ] 


೩೬-೧೦). 


(8೦೦೧೩. ಇಂಕನಿ). 


ಕೊರ್ಚಶೀರ್ಷ 


ಕೂರ್ಚಶೀರ್ಷ (ನಾ). ಒಂದು ಬಗೆಯ ಗಿಡಮೂಲಿಕೆ; ಜೀವಕ: 
4 ಕೂರ್ಚಶೀರ್ಹ ಮಧುಕರಃ, ಶೃಂಗಃ, ಪ್ರಸ್ವಾಂಗಃ, ಜೀವಕ -೫ 
ಜೀವಕನೆಂಬ ಔಷಧಿ; ಹಕ್ಕಿಶಿಳ್ಳೆಗಿಡ ೫ (ಸಿದ್ಧಾಂತಿ, ೧೨೭). | 

[ಕೂರ್ಚ + ಶೀರ್ಷ] 

ಕೂರ್ಚಾಲ, ಕೂರ್ಚಾಳ (ಗು). ಗಡ್ಡಮೀಸೆಗಳುಳ್ಳ : ಚ್ಯಾ! 
[ಪಾಠಾಂ, ಳೆ] ತುಂದಿಳ ಜರತ್‌ ಸಾಮಂತ ಸಂದೋಹಕ್ಕಪ್ಪಯಿಸಿ 
(ಆದಿಫು. ೪-೯೧ ವ). ಕೂರ್ಚಾಳೆ: ಮೇಲಿನ ಪ್ರಯೋಗ ಸ 
ಪಾಠಾಂತರವನ್ನು ನೋಡಿ. [< ಸಂ. ಕೂರ್ಚಲ] 

ಕೊರ್ಚಾಸನ (ನಾ). ದರ್ಭಾಸನ ; ಹುಲ್ಲಿನ ಚಾಪೆ: ಆ ಖಷಿಗಳ 


ಕೂರ್ಚಾಸನನೆಂಬ ಆಸನವು ಇದೇ ಪ್ರಕಾರದ್ದಿತ್ತೆಂದು. . . ಹೇಳುತ್ತಾರೆ 

(ಮುಂಬಯಿ. ೬-೨೮). [ಕೂರ್ಚ + ಆಸನ] 

ಕೂರ್ಚಾಳ "ಕೂರ್ಚಾಲ' ನೋ. 

ಕೂರ್ಚಿಕೆ (ನಾ). ೧. ಕಾಯಿಸಿ ಗಟ್ಟಿಗೊಳಿಸಿದ ಹಾಲು; ಗಿಣ್ಣು: 
*ಕ್ರೀಲಾಟಃ, ಕೂರ್ಚಿಕಾ-ಈ ೨ಕ್ಷಿ(ಕಿಫೀರಸಂ? (ಹಲಾಯು.೫೪-೧೬೯). 
೨. ಕಾಯಿ ಮೊದಲಾದುವನ್ನು ತುಪ್ಪದಲ್ಲಿ ಬೆರಸಿ ಮಾಡಿದ 
ಒಂದು ತಿಂಡಿ: *ತುಪ್ಪದುವು£ದವುಗು]ಗಳು ಕೂರ್ಚಿಕೆಯಕ್ಕು 
(ಮಂಗರಾ. ೬೪-೩). (ಸಂ. ಕೂರ್ಚಿಕಾ] 

ಕೂರ್ಚೆ (ನಾ). ೧. ಗೊರಸಿನ ಮೇಲೆ ಬೆರಳಿನಂತಿರುವ ಭಾಗ; 
ಕಿರುಗೊಳಗು : ಕಣ್ಟೊದಟ್ಲು ತೋಟುಪೊಡೊಳವೊಕ್ಕು ನೀರನಡುರ್ದು 
ಹ್ವೊಡೆ ಕೂರ್ಚೆಗಳಾರೆ ಕೋಲಯಾರೆವೊಲಿರೆ (ಲೋಕೋಪ. ೧೧-೭೫) ; 
ಪಟೀಹತ್ತ ಮನಾಶ್ರಂಗೆಯ್ದು ಕೂರ್ಚೆಯೆಂಬುದು (ಅಶ್ವಶಾ. ೯-೩೫). 
೨. ಕುಚ್ಚು; ಗುಚ್ಛ: ಆ ಮುದುಕನು ಅಪೂರ್ವ ಕೌಶಲದಿಂದ 
ದರ್ಭೆಯ ಕೂರ್ಚೆಯನ್ನು ಪಯೋಗಿಸಿ ಆ ಕ್ರೀಡಾ ಕಂದುಕವನ್ನು 
ಮೇಲಕ್ಕೆ ತ್ತಿದನು (ಭೀಷ್ಮಡ. ೫೩). [ಆ ಸಂ. ಕೂರ್ಚ] 

ಕೂರ್ತ "ಕೂರ್‌,' ಪರಾ. 

ಕೂರ್ದನ (ನಾ). ೧. ಹಾರಾಟ; ಕುಣಿದಾಟ. ೨. ಆಟ; ಲೀಲೆ. 

[Xo.] 

ಕೂರ್ದಸಿ (ನಾ). ಹರಿತವಾದ ದಸಿ; ಮೊನಚಾದ ಗೂಟಿ: ಅಸವಸ 
ದೊಳೆಯ್ದು ತಿರೆ ಕೂರ್ದಸಿಯೊಂದಂಗಾಲೊಳೆಯ್ದೆ ಮೂಡಿದುದು 
(ವೃಷವಿ. ೨೯-೧೧೯) ; ಕೊರ್ದಸಿಯನಿಳುಹಿದಂತಾಯ್ತು ಕರ್ಣದೊಳಾಗ 
(ಜೈಮಿಭಾ. ೩೧-೩೦) ; ರಸಿಕನಲ್ಲದನ ಬರಿಮಾತು ಕಿವಿಗೆ ಕೂರ್ದಸಿಯ 
ಬಡಿದಂತೆ (ಸರ್ವಜ್ಞ. ೧೩೫೦). [ಳೂರ್ಕ್‌ * ದಸ] 

ಕೂರ್ದಾಡೆ (ನಾ).. ಹರಿತವಾದ ದಾಡೆ; ತೀಕ್ಷ್ಣವಾದ ಕೋರೆ 
ಹಲ್ಲು: ತಿದ ಬಾಯ್‌ ಕೂರ್ದಾಡೆ (ಕಾವ್ಯಾವ. ಆ೨೨) ; ಎಳವೆಆಕಿ | 
ಯೊಗೆದಂತಿರ್ದ ಕೂರ್ದಾಡೆ ಮೈವೆತ್ತಿರೆ (ಸೂಕ್ತಿಸು. ೩-೩೫); ಮೊಳೆಯೆ 
ಕೂರ್ದಾಡೆ ಕೆಂಗಣ್ಣಳಿಂ ಕೆಂಗಿಡಿ ಸುತ್ತಂ ಸೂಸೆ (ಶಬಶಂ. ೩-೬೨); 
ಕುಡಿಮಿಂಚಿದೆಂಬಂತೆ ಕೂರ್ದಾಡೆ ತೋರೆ (ಕುಮಾಪು. ೩-೯೯). 

[ಕೂರ + ದಾಡೆ (ಆ ದವಡ)] 

ಕೂರ್ದಾಲ (ನಾ). ೧. ಗುದ್ದಲಿ; ಸಲಿಕೆ; ಕುದ್ದಾಲ: 
“ಗೊ ದಾರಣಂ, ಕೂದರಾಲಂ -ಈ ೨ ಗುದ್ದಲಿ” (ಹಲಾಯು. 
೯೪-೪೨೩). ೨. ಒಂದು ಬಗೆಯ ಮರ; ಕೆಂಪು ಕಾಂಚಿವಾಳೆ: (6). 

[< ಸೆಂ. ಕುದ್ದಾಲ] 

ಕೂರ್ದಿಟ್ಟಿ (ನಾ). ಹರಿತವಾದ ದೃಷ್ಟಿ; ತೀಕ್ಷ್ಣವಾದ ನೋಟ: 
(ಕೆಪ್ಪೆಯಾಡದ ತನ್ನ ಕೂರ್ದಿಟ್ಟಿಗೆ ಮಹಾರಾಜನನ್ನು ಸಿಕ್ಕಿಸಿಕೊಳ್ಳಲು 
ಪ್ರಯತ್ನಿಸುತ್ತ) . .. ಶಿವಶಿವಾ! ಮಾಯೆಯ ಸಾಮರ್ಕ್ಯ ವು -ಮಹಾ 
ದೊಡ್ಡಿ ತು (ಬೆಟ್ಟಅ. ೧೬-೨). [ಕೂರ * ದಿಟ್ಟ) 


೨ಂ೧೯ 


5 


5 


25 


85 


40 


45 


ಕೊರ್ಪು, 


ಕೂರ್ನಾಯ್‌ (ನಾ). ಚುರುಕಾದ ನಾಯಿ; ಉಗ್ರವಾದ ನಾಯಿ: 
ಭಿಲ್ಲಪ್ರಕರಮಡಸಿ ಕೂರ್ನಾಯ್ಗಳಂ ಬಿಟ್ಟು ಬೊಬ್ಬಿಟ್ಟು (ಗಿರಿಕ. ೧-೧೦೧); 
ಕೂರ್ನಾಯ್ವೆರಸಿ ಶಬರರೊಂದಿಗೆ ಬಂದಂ ಪುಳಿಂದಂ (ರಾಜಕೇ. ೫-೫೧). 

[ಕೂರ * ನಾಯ್‌. / ತುಳು, ಕೂರ್ನಾಯಿ] 

ಕೂರ್ನಾಲಗೆ (ನಾ). ೧. ಹರಿತವಾದ ನಾಲಗೆ. ೨. ತೀಕ್ಷ್ಣವಾದ 
ಮಾತು: ಕರ್ಬು ಕಡಿದಂತಿಂದು ನೀನ್‌ ನುಡಿಯೆ ಏನೆಂಬನ್‌? 
ನಿನ್ನ ಕೂರ್ನಾಲಗೆಗೆ ನನ್ನ ಧೈೇಯಂ ಫೋಯ್ತು (ಅಶ್ವತ್ಥ. ೨೪-೪೭೨). 

[ಕೂರ + ನಾಲಗೆ) 

ಕೂರ್ನುಡಿ (ನಾ). ತೀಕ್ಷ್ಣವಾದ ನುಡಿ; ಉಗ್ರವಾದ ಮಾತು: 
ಕಾಯಿಸಿದ ಕಬ್ಬಿಣವ ಕರಗಿ ಹೊಯ್ದಂತಾದುದಯ್‌ ದಶರಥಗೆ ಕುಶಿಕ 
ತನಯನ ಪೇಳ್ದ ಕೂರ್ನುಡಿಗೆ ( ಶ್ರೀರಾಮಾ.೨೯-೩೫). [ಕೂರ್‌+ ನುಡ್ಮಿ] 

ಕೂರ್ನೊೋವು (ನಾ). ತೀಕ್ಷ್ಣವಾದ ನೋವು; ಅತಿಯಾತನೆ : 
ನಿನ್ನೊಲವು, ಚೆಲುವೆ, ನಿನಗೆ ಕಿಜದೇನುಮಲ್ಲನಾ ಕೂರ್ನೋವನಣಿ 
ಗೊಳಿಸಿ ಇರ್ಪುದವ್‌ (ಬದ್ಧಪ್ರ. ೩೯-೮೪೯). [ಕೂರ್ಯ್ಕ್‌ * ನೋವು] 

ಕೂರ್ಪ, ಕೂಪ, (ನಾ). ಪ್ರೀತಿಸುವವನು; ಪ್ರಿಯ; ಕಾದಲ; 
ನೇಹಿಗ: ಕೂರ್ಪರನಟ್ಟ ಅವರೋದುವ ಕ್ಷೇತ್ರದೆ ಬಳಸಿಯುಂ 
ನೋಡಿಸುವುದು (ವಡ್ಡಾ ರಾ. ೧೭೬-೨೨); ಕೂಪ್ಪರೊಳ್‌ ನುಡಿ 
ದೊಡಲ್ಲದೇಂ ಪೋಕುಮೇ (ಅದಿಪು. ೩-೩೨); ಬಿಲುಸರಳ್ತೆ ಮ್ಮ ಕೂರ್ಪರೆ 
ಮೇಲೆ ಬರಲದಕೆ ಗುರಿಯಾಗಿ ತೊಜಕಿದುವಸುವಂ ಕೆಲವು ಪುಲ್ಲೆಗಳು 
(ಜೈಮಿಭಾ. ೨೮-೫೦). ಕೂಪೈ : ಕೂಪರ ಠಾವಿನಲ್ಲಿ ಕೂಟಜೀವಾಳ 
(ಬಸವ. ೩೬೬) ; ಕೂಪರಾರ್‌ ನೀನಲ್ಲದೆಮಗೆ (ಬಸಪು. ೨೩-೨೨). 

[ಕೂರ್ಪು, + -೪,] 

ಕೂರ್ಪ (ನಾ). ೧. ಹುಬ್ಬುಗಳ ನಡುವಿನ ಪ್ರದೇಶ: 
“ಕೂರ್ಚ(ರ್ಪ್ಪ)ವೆಂಬುದು ಎರಡುಹು(ಪು)ರ್ಬ್ಬಿನ ನಡು” (ಹಲಾಯು. 
೮೬-೩೬೬). ೨. ಒಂದು ಬಗೆಯ ಕುಕ್ಕೆ; ಗೆರಸೆ: *ಕೆ (ಗೆ) ರಸಿ (ಶಿ) 
ಕೂರ್ಪಮೆನಿಕ್ಕು” (ಮಂಗಲ. ೬೨-೨೨). ೩. ಸ್ತ್ರೀಯರ ಯೋನಿಯ 
ಸುತ್ತಲಿನ ರೋಮ: *ನರಾಂಗಮೆನಲಂಗನೆಯ ಯೋನಿಯಕ್ಕ 
ದಜಂಕುರಂ ಶಿಖಮದಂಗು ತದ್ರೋಮಗಳು ಕೂರ್ಪಂ * (ಮಂಗರಾ. 
೯೭-೧೪). [ಸಂ.1 

ಕೂರ್ಪ್ಹ, "ಕೂರ್‌,' ಪರಾ. 

ಕೂರ್ಪರ (ನಾ). ೧. ಮೊಳಕೈ : *ಕವೋಣಿಃ, ಕೂರ್ಪರಃ - ಈ ೨ 
ಮೊ(ಲ)ಣಕೆಯ್‌ ೨ (ಹಲಾಯು. ೮೮-೩೭೯) ; “ಮೊಳಕೆ ಕಪೋಣಿ 
ಕೂರ್ಪರಮೆಂದೆನಿಕ್ಕುಂ,5 (ಮಂಗರಾ.೯೫-೯). ೨. ಮೊಣಕಾಲು: (ಕ). 

(ಸಂ. 

ಕೂರ್ಸಾಸೆ (ನಾ). ಕುಪ್ಪಸ; ಕಂಚುಕ: “ಕಂಚುಕಃ, ವಾರವಾಣಃ, 
ಕೂರ್ಪಾಸಃ, ನಿಬೋಳಕಃ- ಈ ೪ ಕುಪ್ಪಸಂ? (ಹಲಾಯು. ೯೧-೩೯೮); 
ತಜ್ಜಂಗಮಂ ತೊಟ್ಟಿ ಕೂರ್ನಾಸಮಂ ಪಿಡಿವುತೆ (ಪದ್ಮರಾ. ೪-೬೨) ; 
ಬೀಳ್ಲಿರ್ಪಂ ತನುವೆಂಬ ಪಂದೊನಲ ಕೂರ್ಪಾಸಂಗಳಂ ತೊಟ್ಟು 
(ರತ್ನಾಶಾ. ೧೦). [ಸಂ.) 

ಕೂರ್ಪಾಸಕ (ನಾ). - ಕೂರ್ಪಾಸ: “ವಾರವಾಣಕಂ ಕಂಚುಕಂ 
ಕೂರ್ಪಾಸಕಂ ನಿಚೋಲಕಂ? (ವಸ್ತುಕೋ. ೭೮-೨೧). [ಸಂ.) 

ಕೂರ್ಪಿಡು (ನಾ). ಹರಿತಗೊಳಿಸು; ಮಸೆ: ಕುಸುಮಬಾಣಮಂ ಪೊಸ 
ಗಂಪಿಂ ಕೂರ್ಪಿಡುವಂತೆ (ಗಿರಿಕ. ೫-೭೬ ವ). (ಕೂರ್ಪು * ಇಡ್ಕು] 

ಕೂರ್ಪು, (ನಾ). ಒಲವು; ಸ್ನೇಹ ; ಪ್ರೀತಿ; “ಕೂರ್ಪೊಜಲುಂ ಕುದಲ್ಮೆ 
ಯೆನ್ನಲಿವು ಸುಸ್ನೇಹಂ? (ಕವಿಕಂ. ೧೭೩) ; ಕಾದಲರಾಡುವ ಕೂರ್ಪಿನ 
ಮಾತು ಹೆರರು ಕೇಳ ತಗವು (ರಾಮನ. ೨೩). [ಕೂರ್‌ + -ಪು] 


ಕೂರ್ಪು 


ಕೂರ್ಪು, (ನಾ). ೧. ಹರಿತವಾಗಿರುವಿಕೆ; ಮೊನೆ; ತೀಕ್ಷ್ಣತೆ: 


*ಕೂರ್ಪು ಕೂರತೆಯೊಳ್ಳುದಿದಿರ್ಕುಂ? (ಕರ್ಣಾನಿ. ೭); ಸೂಜಿಯ 
ಕೂರ್ಪು ಕುಂಬಳದೊಳಡಂಗುವಂತೆ (ಸಂಪಭಾ. ೧೩-೬೫ ನ); ಇವಳ 
ಕಡೆಗಣ್ಣೆಂಬೀ ಲೇಸಪ್ಪ ಕೂರ್ಸಿನ ಬಾಣದಿಂ (ಧರ್ಮಾಮೃ. ೩-೩೪); 
ಅಲರ್ಗಣೆಗೆ ಕೂರ್ಪು ಕೂಡುನ ತೆಅದಿಂ (ಗಿರಿಕ, ೪-೨); ನನಗಣೆಯ 
ಕೂರ್ಪುಮಂ ಕೂಡಿಕೊಂಡು (ಸಿದ್ಧರಾ. ೪-೭೦). ೨. ಕಲಿತನ; 
ಪರಾಕ್ರಮ: ಬಲ್ಬುಂ  ಕೂರ್ಪ್ಸ್ಯಮಾರ್ಪುಂ ನಿರಂತರನೊಪ್ಪಲ್‌ 
(ಎಇ. 2111, ೩೨೯-೫ ; 927); ನಿನ್ನೊಂದೆ ಮೆಯ್ಕೊಳಾದ ಕೂರ್ಪು 
ಪಗೆವರ ದರ್ಪಮನದಿರ್ಪುದಲ್ಲಿ (ಸಂಪಭಾ. ೧೩-೬೫ ವ); ಕೂರ್ಪುಳ್ಳ ನಲ್ಲಂ 
ಗುಣಾನ್ವಿತನಂತಲ್ಲನೆನಿಪ್ಪನಂ ಪೊಕೆಯವೇಡೇನಾದೊಡಂ ಭೂಭುಜಂ |1 
(ಪೆಂಡತಂ. ೨೬೬-೨೨); ನಿನ್ನ ಕಲಿಗಳ ಕೂರ್ಪು (ಹೊಂಗಳು. ೧೫-೨೦). 
೩. ಅತಿಶಯ; ಆಧಿಕ್ಯ: ವಿನಯದ ಬೆಟ್ಟು ವೀರರಸದಾಗಕನೊಸ್ಪಿನ 
ಕೂರ್ಪು (ಎಕ. ೪, ಅರಸೀ. ೧೭೨-೩೫; 1162). [ಕೂರ್ಕ್‌ * -ಪು] 
ಕೂರ್ಪುಗಿಡು (ಕ್ರಿ). ೧. ತೀಕ್ಷ್ಯತೆಯನ್ನು ಕಳೆದುಕೊಳ್ಳು ; 
ಮೊಂಡಾಗು: ಒಆಕಿಯೊಳಗಣ ಕೂರಸಿಯಂತೆ ಕೂರ್ಪುಗಿಡದೆ 
ಸೌಜನ್ಯ ಮನುಂಟುಮಾಡಿ (ಶಾಂತಿಪು. ೬-೩). ೨, ಕಲಿತನ ಕುಂದು; 
ಸಾಮರ್ಥ್ಯ ಕಡಿಮೆಯಾಗು : ತನ್ನ ಪಕ್ಷಂ ಸತ್ತೊಡಂ ಸಜ 
ಸಾಯದೆ ತೋರ್ಪುಗೆಟ್ಟೊಡಂ ಕೂರ್ಪುಗಿಡದೆ (ಶಾಂತಿ. ೪-೩೨ ವ). 
[ಕೊರ್ಪ + ಕಿಡು (ಆ ಕೆಡ್ಕು)) 
ಕೂರ್ಪುಡುಗು (ಕ್ರಿ). - ಕೂರ್ಪುಗಿಡು: ದಡಿಗನ ಮಿಟ್ತುವಂ ಮಿದಿ 
ಡೊಡಲ್ಲದೆ' ಮಾಜಿನನೋಘಮೆಂದು ಕೂರ್ಪುಡುಗದೆ ಬಂದು ತಾಗೆ 
(ಪಂಸಭಾ. ೧೨-೧೬೨) ; ಕಡುಗಾಯ್ದು ಶಿಲೆಗಳೊಳ್‌ ಕೂರ್ಪುಡುಗದ 
ಕೈದುಗಳೊಳೆಅಗಿ (ಅಜಪ. ೧೧-೯). [ಕೊರ್ಪ * ಉಡುಗ] 
ಕೂರ್ನೇಆರಿಸೆ (ಕ್ರಿ). ಕಲಿತನವನ್ನು ಹೆಚ್ಚುಮಾಡು ; ಪರಾಕ್ರಮ 
ವನ್ನು ಹುಟ್ಟಿಸು: ಸ್ಮರನಂ ಕೂರ್ಪೇಟಾಸಲ್‌ ಸಾರ್ದಲರ್ಗಣೆ ಕಡು 
ಕೂರ್ಪೇಆರಲ್‌ (ಜಗವಿ. ೧೦-೭೮). (ಕೂರ್ಪು * ಏಜಿಸು) 
ಕೊರ್ಪೇಮಿ (ಕ್ರಿ). ಹರಿತವಾಗು; ತೀಕ್ಷೊ್ಣತೆ ಹೆಚ್ಚಾಗು : ಕಾಮನ 
ಶರಂ  ಕೂರ್ಪೇಆಕತ ಪುಂಡ್ರೇಕ್ಷುಚಾಸನ ಗ ಪಂ ಗ ಲೆಗೆೇಆಕಿ 
(ಧರ್ಮಾಮೃ. ಆಲರ್ಗ೯ಣೆ ಕಡು ಕೂರ್ಪೇಜೀರಲ್‌ 
(ಜಗವಿ. ೧೦-೭೮). [ಕೊರ್ಪ + ಏಲ್ಲು (೮ ಐಆಸ್‌,)] 
ಕೂರ್ಬಟ್ಬಿಳ (ನಾ). (?) : ಮುಟ್ಟದಲಗಹಿತರ ಚೆನ್ನಟ್ಟಿದಲಗು ಜಗ 
ದೊಳುಳ್ಳ ಕಂಟಕರಂ ಕೂರ್ಬಟ್ಬಳಮೆನಿಸುವ ಚಕ್ರಿಯ ಕಟ್ಟಿದಲಗು 
ಮಲ್ಲಭೂಸನಾದಿದಿಳೀಪ (ಸೌಇಇ. 1X-i, ೧೭೨-೨೪; 1106). [?) 
ಕೊರ್ಜಾಳ್‌ "ಕೂರ್ವಾಳ್‌' ನೋ. 
ಕೂರ್ಮ (ನಾ). ೧. ಆಮೆ; ಕಮಠ: “ಕಚ್ಚಪಃ, ಕಮಠಃ, ಕೂರ್ಮಃ 
-ಈಷ್ಠಆನೆನ (ಹಲಾಯು. ೧೦೮-೩೪); ಮನುಜಮಾಂಧಾತನ ಪೊಣ 
ಅಡಿಗಳ" .. . ಕೂರ್ಮೋನ್ನತಂಗಳಾದುವು (ಪಂಪಭಾ. ೨-೩೯ ವ). 
೨. ವಿಷ್ಣುವಿನ ಹೆತ್ತು ಅವತಾರಗಳಲ್ಲಿ ಎರಡನೆಯದು : ಆನೆ 
ಮೆಟ್ಟಿದೆಸರ್ಮುಚ್ಚೆವೊಲಾಗೆ ಕೂರ್ಮನೊಡೆದಂ (ಜಗವಿ. ೧-೩೦). 
೩. ದೇಹದ ಹತ್ತುವಾಯುಗಳಲ್ಲಿ ಒಂದು: 
ಪ್ರಾಣಮೆನಿಕ್ಕು . : ಪುದಿದಂಗಮಂ ಬಲಿದಿಹುದು ಕೂರ್ಮಮಕ್ಕು? 
(ಮುಂಗರಾ. ೧೫-೧೨). ೪. ಐದು ಮಂತ್ರಿನರಕಗಳಲ್ಲಿ ಒಂದು: 
ಮತ್ತಂ ಸರ್ಪ ಕೂರ್ಮ .. 
(ವಿವೇಕ. ೧೮೦). ೫. [ನಾಟ್ಯ] ಒಂದು ಬಗೆಯ ಹೆಸ್ತಮುದ್ರೆ : 
ಸ್ವಸ್ತಿಕ... ಕೂರ್ಮ . 
ಸ್ಥಾನಕಂಗಳ್‌ (ಲಾಸ್ಕರಂ. ೭-೧೨ ವ). 


೧೩-೧೦) ; 


[ಸಂ.] 


೨೦.೨೦ 


“ಹೃದಯದನಿಲಂ 


ಉಲೂಕವೆಂಬೈದು ಮಂತ್ರಿನರಕಂಗಳಿಂ 


ವೃಷಭಾಸನ - ಈ ಇಪ್ಪತ್ತ ಹ 


ಕೂರ್ಮಾಸ್ಸಿಧರ 


| |ಕೊರ್ಮಗತಿ (ನಾ). ಆಮೆಯ ನಡಗೆ; ಮಂದಗತಿ: ಅವಸರ 
i ಮತ್ತು ಅರ್ಥಿಕ ಸಮಸ್ಯೆಗಳ ಇಂದಿನ ದಿವಸದಲ್ಲಿ ಯಾರೂ ಕೂರ್ಮಗತಿ 
| | ಯಿಂದ ಸಾಗರು (ಪತ್ರಿಕಾ. ೬೦). [ಕೂರ್ಮ ೬ ಗತಿ) 
| ಕೊರ್ಮಚಕ್ರ (ನಾ). (ತಂತ್ರಸಾರದಲ್ಲಿ ಹೇಳಿರುವ) ಕೂರ್ಮಾ 
ಕಾರವಾದ ಒಂದು ಚಕ್ರ: ಬಳಿಕ ಮಂತ್ರಸಿದ್ಧಿ ಸೂಚಕವಾದ 
ಮಾತೃಕಾಚಕ್ರ, ಸರ್ವತೋಭದ್ರ, ಕೂರ್ಮಚಕ್ರ ... ಇತ್ಮಾದಿಗಳ 
ಕ್ರಮವಜಕಿತು (ವಿವೇಕ. ೮೦). [ಕೂರ್ಮ * ಚಕ್ರ) 
| ಕೂರ್ಮಪುಟಿ (ತಾ). (ಔಷಧಿಯನ್ನು ಭಟ್ಟಿಯಿಳಿಸುವುದಕ್ಕೆ 
ಹಾಕುವ) ಪುಟದಲ್ಲಿ ಒಂದು ಬಗೆ: ಒಂದು ವೇಳೆ ಕೂರ್ಮಪುಟಮಂ 
ಹಾಕಿ... ತೆಗೆದುಕೊಳ್ಳಿ ಸರ್ವಾಕಿಸಾರಂ, ಗ್ರಹಿಣಿ, ವರ್ದಿ ಸಹ 
ಮಾಣನ್ಸಿಂ (ಸಕವೈ. [ಕೂರ್ಮ  ಪುಟ್ಕ) 
ಕೂರ್ಮುಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲಿ ಒಂದು: 
ಬ್ರಹ್ಮ ಪುರಾಣ, ಪದ್ಮಪುರಾಣ, .* ವಾಮನಪುರಾಣ, ಕೂರ್ಮಪುರಾಣ, 
ಮತ್ಸ್ಯ ಫುರಾಣ, ಗಾರುಡಪುರಾಣ, ಬ್ರಹ್ಮಾಂಡಪುರಾಣವೆಂಬವೇ , 
ಹದಿಸೆಂಟು ಮೂಲಪುರಾಣಂಗಳು (ವಿವೇಕ. ೭). [ಕೂರ್ಮ + a 
ಕೂರ್ನುಕೋಮು (ನಾ). (ಆಮೆಯ Bed ಅಸಂಭವ 
ವಾದುದು; ಅಸತ್ಯುವಾದುದು : ಮೊದಲಿಂದಂ ಕೂರ್ಮರೋಮಂ 
[ಪಾಠಾಂ. ಕೂರ್ಮೆರೋಗಂ]ಟಿಗೆಯ ಶಶವಿಷಾಣಂ ವಿಯರ್ತಪುಷ್ಪದಂ 
ತಿಲ್ಲದುದೇ ಸತ್ಯಂ ಪ್ರಪಂಚೆಂದಟೀದು ತಿಳಿದು (ರಕ್ಲಾಕ. ೯೨). 
[ಕೂರ್ಮ +೬ ಕೋಮ) 
ಕೂರ್ಮವದನ (ನಾ). ೧. ಆಮೆಯ ಮುಖ. ೨. ಆಮೆಯಂತೆ 
ಮುಖವುಳ್ಳವನು : ಕೂರ್ಮವದನಂ ಮಲಯಾಕರಮಂ ರಕ್ಷಿಸುವಂ 
Folate ವೃಶ್ಚಿಕಾಂತಿಮದ್ರೇಕಾಣಂ (ಜಾತತಿ. ೧೯-೨೪). 
[ಕೂರ್ಮ + ವದನ] 
| (ನಾ). ಜ ಕೂರ್ಮ ೩: ದಶವಾಯುಗಳ ಸ್ಥಾನೆಂಗ 
ಳಾವುನೆಂದಡೆ . , » ಪಿಂಗಳನಾಳದಲ್ಲಿ ಕೂರ್ಮವಾಯು, ಸುಷುಮ್ನ 
ನಾಳದಲ್ಲಿ ಕೃಕರವಾಯು (ಚನ್ನಪ. ೮೬೯). [ಕೂರ್ಮ * ನಾಯಂ] 
| |ಕೂರ್ಮವೀಣೆ (ನಾ). ಒಂದು ಬಗೆಯ ವೀಣೆ: ಮಾದರಸನ ರಾವಣ 
ವೀಣೆ, ರುದ್ರವೀಣೆ, ಕೂರ್ಮನೀಣಿ . . . ಮೊದಲಾದ ಮೂವತ್ತೆರಡು 
ವೀಣೆಗಳನ್ನೂ (ಶರಡ. ೨೮೫). (ಸಂ. ಕೂರ್ನುವೀಣಾ] 
ಕೂರ್ಮಸೆ (ನಾ). ಹರಿತವಾಗುವಂತೆ ಮಸೆಯುವಿಕೆ. "ಕೂರ್ಮಸೆ 
ಯಿಡು' ಪರಾ [ಕೂರ * ಮಸ್ಯೆ] 
| ಕೂರ್ಮಸೆಯಿಡು (ಕ್ರಿ). ಮಸೆದು ಹರಿತವಾಗು, ತೀಕ್ಷ್ಮ 
ವಾಗು ; ಸಾಣೆಯಿಡು : ಮಸೆದುದು ಮದನನ ಬಾಳ್‌ ಕೂರ್ಮಸೆ 
ಯಿಟ್ಟುದು ಕಾಮನಂಬು (ಪಂಸಭಾ. ೩-೪೭). [ಕೂರ್ಮಸೆ + ಇಡು] 
ಕೂರ್ಮಾವತಾರ (ನಾ). ೯ ಕೂರ್ಮ ೨: ಸೇವಿಸನೆ ಕೂರ್ಮೇಶನಂ 
ಕೂರ್ಮಾವತಾರನು (ಬಸಪು. ೫೪-೬೨). [ಕೂರ್ಮ + ಅವತಾರ] 
; | ಕೊರ್ಮಾಸನ (ನಾ). ೧. ಮರದ ಅಥವಾ ಲೋಹದಿಂದ ಮಾಡಿದ 
| | ಆಮೆಯಾಕಾರದ ಆಸನ, ಪೀಠ: ಆಚಾರ್ಯ, ಇದು 
0; ಕೂರ್ಮಾಸನ ಕುಳಿತುಕೊಳ್ಳಬೇಕು (ಭಾಸನಾ. ೩೩). ೨. ಯೋಗಾಸನ 
| ಗಳಲ್ಲಿ ಒಂದು: ಯೋಗಾಸನಗಳಲ್ಲಿ ... ಕೂರ್ಮಾಸನ . . 
ಆರ್ಧಾಸನಾದಿಯೆಂಭತ್ನಾ ಲ್ಕಾಸನ ಭೇದಂಗಳಂ (ವಿವೇಕ. ೧೪೯). 
[ಕೂರ್ಮ + ಆಸನ] 
ಕೂರ್ಮಾಸ್ಥಿಧರ (ನಾ). ಆಮೆಯ ಮೂಳೆಯನ್ನು ಧರಿಸಿದವನು; 
ಶಿವ: ಕನತ್ಯೂರ್ಮಾಸ್ಥಿಧರ ನುತಚತುರ್ಮುಖ (ಉದ್ಭದೇ. ೬-೨೯). 


[ಸಂ.] 


| 


18 
20 


ಕಿ 
೩೨೫). 


251 ಕೂರ್ಮವಾಯು 


50 


35 


| 
45 | 
| 


ಕೂರ್ನಿ 


ಕೂರ್ಮಿ (ನಾ). ಹೆಣ್ಣಾಮೆ: (8). [ಸಂ. ಕೂರ್ಮ] 

ಕೂರ್ಮೂಳ್‌ (ನಾ). ಮೊನಚಾದ ಮುಳ್ಳು ; ಚೂಪಾದ ಮುಳ್ಳು : 
ಇರಿತದ ಕೂರ್ಮುಳ್ಗಳ ಲಾಳಗಳಿಂದ ಕುಣಿದಾಡುತ್ತಿರುವಂತೆ 
(ಮಂತ್ರಶ. ೭೩-೨೩). (ಕೂರ * ಮುಳ] 

ಕೂರ್ಮೆ, ಕೂರುಮೆ (ನಾ). ಒಲೆ; ನಲ್ಮೆ; ಪ್ರೇಮ: “ತಕ್ಕು. .. 
ಕೂರ್ಮೆ ಎಜಕಂ ಓಪು-ಈಲ ಸ್ನೇಹಕ್ಕೆ ಪೆಸರ್‌? (ಕಶಸಾ. ೧೯-೩೯೦); 
ಕೂಸಿನ ಮೇಗೆ ನಿಮಗೆ ಕೂರ್ಮೆಯಾದುದು (ವಡ್ಡಾರಾ. ೧೦-೮); 
ಒರ್ನೆಯುಮುವಚಆದೊಲನಿನ ಕೂರ್ಮೆಯ ತತ್ಪತಿಗಮಾಕೆಗಂ... 
ಇರ್ವರ್‌' ತನಯರ್‌ (ಆದಿಪು. ೨-೩೭); ಪಾಲುಂ ಕೂರ್ಮೆಯುಂ 
ಮಣುಗಿದೊಡಲ್ಲದೆ ಲೇಸಾಗವೆ (ಧಮಾ ೯ ಮೃ. ೬-೬6); ಕೃಷ್ಣನ 
ಕೂರ್ಮೆಯಿರಲಿನ್ನಾವುದರಿದೆಮಗೆ (ಕುವ್ಯಾಅ. ೧೬-೪೭). ಕೊರುಮೆ: 
ದೈವದ ಕೂರುಮೆಯ ನೆಲೆ ಬೇಜಕ (ಕುವ್ಯಾದ್ರೋ. ೨-೪); ಬಲವಂದು 
ವಂದಿಸಿ ಕೂರುಮೆಯ ಭಕ್ತಿಯಲಿ ಕೇಳಿದನಧಿಕತರ ವರವ (ಅಂಬಿಕಾ. 
೬-೪೭) ; ನೀರರಿದ್ದೇನಹುದು ದೈವಗತಿಯ ಕೂರುಮೆಯು ಬೇರಾದ 
ಮೇಲೆ (ತುರಂಗ. ೫೭-೪೭). (ಕೂರ್‌, + -ಮ್ಮೆ)) 

ಕೂರ್ಮೆಗೆಡು (ಕ್ರಿ). ಒಲುಮೆಯನ್ನು ಕಳೆದುಕೊಳ್ಳು; ಪ್ರೇಮ 
ದಿಂದ ವಂಚಿತನಾಗು: ಓಪಳೆ ಕೂರ್ಮೆಗೆಟ್ಟಿನಗೆ ನೀನೇನಾನುಮೊಂ 
ದೇವಮಂ ಮನದೊಳ್‌ ಮಾಡಿದೊಡಂದೆ ದೀವಳಿಗೆಯಂ ಮಾನಾಮಿಯಂ 
ಮಾಡೆನೇ (ಪಂಪಭಾ. ೪-೯೩) ; ಕೂರ್ಮೆಗೆಟ್ಟಿ ಹೃದಯಗಳು ಭಿನ್ನಗಳಾಗಿ 
ಸೇರಲಾರವು (ಲಕ್ಷ್ಮೀಪ್ರ. ೧೭೩). [ಕೂರ್ಮೆ + ಕೆಡು] 

ಕೂರ್ಮೇಶ (ನಾ). ೧. ಆಮೆಗಳ ಒಡೆಯ; ಆದಿ ಕಮಠ. 
೨. ಒಂದು ಶಿವಲಿಂಗ : ಸೇನಿಸನೆ ಕೂರ್ಮೇಶನಂ ಕೂರ್ಮಾವತಾರನು 
ಸೇತುವಿನೊಳಾ ರಾಮನಾಥನನು (ಬಸಪು. ೫೪-೬೨).[ಕೂರ್ಮ - ಈಶ) 

ಕೂರ್ಮೊತ್ತ (ನಾ). ಗಾಢ ಪ್ರೇಮ: ಶೊಲಗೆಟ್ಟು ಪೊಕ್ಕ ಮೃಗ 
ಶಾಬಾನೀಕಮಂ ಕೊಂಡು[ಪಾಕಾಂ. ದು] ಕೇಸಡಗಂ ಸೂಡುವರಲ್ಲಿ 
ಬಾಲೆಯರೆನಲ್ಯೂರ್ಮೊತ್ತದಿಂ ಮತ್ತಮೊಂದೆಡೆಗೇ ನೀಗುಮೆ ಪೋಗ 
ಲುತ್ಕಟ ಮಹಾಪಾಪಕ್ಕೆ ತಾಂ ಪಕ್ಕಣಂ (ಅರ್ಧನೇ. ೩-೫೦). 

[ಕೂರ್‌, + ಮೊತ್ತ) 

ಕೂರ್ಮೊನೆ (ನಾ). ಹರಿತವಾದ ಮೊನೆ; ತೀಶ್ಚ್ಚವಾದ` ತುದಿ: 
ಕಡೆಗಣ್ಣ ಕೂರ್ಮೊನೆಗಳಿಂ ದೈತ್ಮಾರಿಯಂ ನೋಡಿದಳ್‌ ( ಜಗವಿ.೧೬-೮೬); 
ಜನನ ಮಂತಣ ಸೂಲದಂತೆ ನೆಗೆದ ಕೊಂತದ ಕೂರ್ಮೊನೆಯ 
ಕೋಲಾಟಕ್ಕೆ (ಕಬ್ಬಿಕಾ. ೨೮೮) ; ಕೂರ್ಮೊನೆಯ ಸರಳ್ಗಳಿಂದೆಸೆಯಲ್ಕೈ 
(ಚೆಬಪು. ೪೩-೧೯). [ಕೂರ್ಕ್‌ * ಮೊನ್ನೆ 

ಕೂರ್ಯ (ನಾ). ಶೂರ; ಕಲಿ (?): ವೀರ್ಯದಲ್ಲಿ ಶುದ್ಧಮರ್ಯಾದೆ 
ತಪ್ಪದೆ ತೂರ್ಯಗಣದಲ್ಲಿ ಕೂರ್ಯಾನೆಂಡೆನಿಸು ಸೂರ್ಯನಾಮಕದೇವ 
ವಿಜಯನಿಕ್ಕೆಲನ ಚಾತುರ್ಯದಿಂದ ಸ್ತುತಿಸಿ (ವಿಪ್ರಸು. ೨೮-೩). 1) 

ಕೂರ್ವಡೆ (ನಾ). ಪ್ರಬಲವಾದ ಸೈನ್ಯ; ಬಲಿಷ್ಠ ಪಡೆ: ಅರಲಲಗನ 
ಕೂರ್ವಡೆಯಂ ಗೆಲ್ಲಂ (ಸೌನಂದ. ೩-೭). [ಕೂರ + ಪಡ್ಚೆ] 


೨೦೨೧ 


ಕೂಲಪಾಕ 


ಕೂರ್ವಿಸಿಲ್‌ (ನಾ). ಉಗ್ರವಾದ ಬಿಸಿಲು; ಕಡುವಿಸಿಲು : ಒದವಿದೆ 
ಬೆಟ್ಟ ಬೇಸಗೆಯ ಕೂರ್ನಿಸಿಲರ್ಪಿಸೆ ಬೆರ್ಚಿ (ಚಂದ್ರಪು. ೯-೭೭). 
[ಕೊರ + ಬಿಸಿಲ್‌) 
ಕೂರ್ಪು (ನಾ). - ಕೂರ್ಪು,: ಆ ಸೇನೆಯಂ ಕೂರ್ವಿನಿಂ ಪೊರೆವುತೆಲ್ಲ 
5 ವನಟಾದು ಕೈದುವಿಡಿದೂರ್ವಿ (ವೀಕೈಪು. ೭-೨-೧೩). [ಕೂರ + -ವು] 
ಕೂರ್ವೆ (ನಾ). ನಡುಗಡ್ಡೆ; ದ್ವೀಪ: ಉಪ್ಪಿನ ಪಟ್ಟಿಣದಿಂದ ಮುಂದಿನ 
ಪಾತ್ರದಲ್ಲಿ ಕೆಲವು ಸಣ್ಣಸಣ್ಣ ಕೂರ್ವೆಗಳು ಆಗಿವೆ (ಕಾರವ. ೧೪). 
[< ಕುರುವ] 
ಕೂರ್ಸರಲ್‌, ಕೂರ್ಸರಳು (ನಾ). - ಕೂರಂಬು: ತೂಗುತುಂ 
10 ಕೂರ್ಸರಲನರುಣನೇತ್ರಾರನಿಂದಂ ಪುಳಿಂದ೦ (ಕುಸುಮಾ. ೧೦-೧೪೮). 
ಕೂರ್ಸರಳು : ಮಲಗಿನೊಳು ಸೂಸಿದರಳುಗಳು ಕೂರ್ಸರಳುಗಳು 
ಗಿಳಿವಾತು ಬೂತು ತಂಗಾಳಿ ಮದನನ ದಾಳಿ (ಉಘಚ. ೧೩-೨೯). 
(ಕೂರ * ಸರಲ] 
ಕೂರ್ಸರಲ್ಪರಿ (ನಾ). ಹರಿತವಾದ ಬಾಣಗಳ ಮಳೆ: ಕರ್ವುವಿಲ್ಪಾ 
15 ಸಿಗಂ ತುಂಬಿ ತೆಗೆದೆಸುವಮಳ್ಳೂರ್ಸರಲ್ಲರಿಯ (ಉದ್ಭದೇ. ೫-೧೯). 
[ಕೂರ್ಸರಲ" + ಸರಿ] 
ಕೊರ್ಸರಳು "ಕೂರ್ಸರಲ್‌' ನೋ. 
; ಕೂಲ್‌, "ಕೋಲ್‌' ನೋ. 
ಕೂಲ್ಡ್‌, ಕೂಲ್ಮು (ನಾ). ೧. ವಿಗ್ರಹ ಮೊದಲಾದುವುಗಳನ್ನು 
ಸ್ಥಿರವಾಗಿ ಕೂಡಿಸುವುದಕ್ಕಾಗಿ ಮಾಡಿದ ತಳೆಗೂಟ; ಬೆಣೆ; 
ಕೂರು: *ಪೀಠರಂಧ್ರ ಪ್ರವೇಶ್ಮಭಾಗ? (ಶಬ್ದಾನು. ೧೪೮ ವ್ಯಾಖ್ಯಾ). 
೨. ತುದಿ; ಕೊನೆ: ಕೊಲೊಳ್‌ ಪಾಂ(ಪಾಠಾಂ. ಪೂಂ]ಗುನೂಲಂ 
'ಹುತ್ತುವ ಕುಡುಗೋಲ್ಗಳುಂ (ಲೀಲಾವ. ೭-೬೮ ವ); ಭಾನುಜನ 
ಧ್ವಜಗಂಭ ಕೂಲ್ಮುರಿದು ಕನಕಮಯ ರಥದ ಮೇಲ್ಬೀಳಲೈ (ತುರಂಗ. 
೭೦-೪೫). ಕೂಲ್ಕು : ೧. ಬೇಲೂರೊಳಂ ಮಹಾದೇವಿ ಲಿಂಗದ ಶಿರಂ 
ಕೂಲಿಂಗೆ ಮುಜ್‌ಯೆ (ಗುರುಚಾ. ೧೬-೨೩) ; ಒಂದು ಸೊಂಟಮಟ್ಟಿ 
ತೆಗೆದ ಮೇಲೆ ಕೂಲು ಸಿಕ್ಕಿತು (ಸುವಸಂ. ೯೧). [ಆ ಸಂ. ಕೂಲ] 
ಕೂಲ (ನಾ). ೧. ರಾಶಿ; ಸಮೂಹ. ೨. ದಂಡೆ; ತಟ; ದಡ: 
“ತೀರಂ ತಟಂ ಕೂಲಮೆನೆ ಕಚ್ಚಮನೆ ತೊಆತಿಯ ತಡಿಗೆ ನಾಮಂ? 
(ಮಂಗರಾ. ೧೨೨-೧೦); ಆಕೆಯುಮಾ ಕಾಂತಾರನದೀಕೂಲದೊಳಿರ್ದು 
(ಪಂರಾಮಾ. ೧೪-೫೪). ೩. ಎಕೂಲ್ಕ್‌ ೧: ಕೂಲ್‌, ಕೂಲ್ಲೆ. 
ಕೂಲೊಳ್‌ ಇತ್ಯಾದಿ (ಶಬ್ದಾನು. ೧೪೮ ವ್ಯಾಖಾ [ಸೆಂ.] 


30 


ಖ್ಯಾ)- 
ಕೂಲಂಕಷ (ಗು). ೧. ದಂಡವನ್ನು ಕೊರೆಯುವ : ಕೆಡಸಲ್ಫೇಕೆಳ 


ಸುವೆ ಕೂಲಂಕಷ ಶೈವಲಿನಿಯವೋಲ್‌ (ಶಾಕು ೦ ತ. ೬೯-೧೨೧). 
೨. ಸಮಗ್ರವಾದ ; ಮೊದಲಿನಿಂದ ಕೊನೆಯವರೆಗಿರುವ : ಇದನ್ನು 
ಕೂಲಂಕಷವಾಗಿ ವಿಂಗಡಿಸಿ ತೋರಿಸಲು ಹವಣಿಸಿದರೆ (ಸಮಜೀ. ೨೫ 
ಪೀಠಿಕೆ); ಅನೇಕಾನೇಕ ವಿಷಯಗಳನ್ನು ಕೂಲಂಕಷವಾಗಿ ಚರ್ಚಿಸಿದ್ದಾರೆ 
[ಸಂ.] 


35 


(ಸಸ್ಯಕ. ೨೦). 


ಕೂರ್ವಾಳ್‌, ಕೂರ್ಬಾಳ್‌ (ನಾ). - ಕೂರಸಿ : ಅಳ್ಯದೆ ಚಕ್ರವರ್ತಿಯ| | ಕೂಲಂಕಷೆ (ನಾ). ದಡವನ್ನು ಕೊರಿಯುವುದು ; ನದಿ: *ಸಿಂಧುಃ 


ತನೂಜೆಯನೊಯ್ದನ ಬೆನ್ನನೆನ್ನ ಕೂರ್ವಾಳ್ಕೊಳಿ (ಶಾಂಕಿಪು. ೩-೬೯); 
ಭರತನ ಕೂರ್ವಾಳನಸುಮಸೆಗೆ ಬಾಲಮೃಣಾಳಂ ರಿಫುನೃಪರ ಕಂಠನಾಳಂ 
ಧುರದೊಳ್‌' (ಪಂರಾಮಾ. ೮-೨೭) ; ಮಗಧಾಧೀಶನ ನೆತ್ತಿಯೊಳ್ಳುಆೀದ 
ಕೂರ್ವ್ವಾಳ್‌ (ಎಕ. ೫1, ದಾವಣ. ೩೫-೧೭; 1160); ಇರ್ದಳ್‌ ಮನೋಜನ 
ಕೂರ್ವಾಳೆನೆ ಬಾಲೆ (ಕ; ಸುಮಾ. ೧೧-೧೪೭). ಕೂರ್ಬಾಳ್‌ : ಎಸೆವೀ 
ಬಲ್ಲಾಳದೇವಂಗಮಾತನೆ ಬಲಮೊಳ್‌ ತೋಳ್ಗೆ ಸಂದಿರ್ದ್ದ್ವ ಕೂರ್ಬ್ಬಾಳ್‌ 


ಬಸವಂ (ಎಕ. ೪೭, ತರೀಕೆ. ೪೫-೮೬ ; 1196). [ಕೂರ್ಗ್‌ * ಬಾಳ್‌] | 


* « -ಕೊಲಂಕೆಪಾ ., . -ಈ ೨೧ ತೊಅಕೆ ? (ಹಲಾಯು. ೧೧೦-೪೩). 
(ಸಂ. ಕೂಲಂಕಷ] 
ಕೂಲದೇಶ (ನಾ). ತೀರಪ್ರದೇಶ; ದಂಡೆ: “ಮರ್ಯಾದಾ, ಕೂಲದೇಶಃ 
-ಈ ೨ ತಡಿ (ಹಲಾಯು. ೧೦೮-೩೨) ; “ಮರ್ಯಾದೆ ಕೂಲದೇಶ 
ಮೆನಲೈ ತಡಿಯೆನಿಕ್ಳುಂ೫ (ಮಂಗರಾ. ೧೨೦-೩). [ಕೂಲ + ದೇಶ) 
| ಕೂಲಪಾಕ (ನಾ). ಕಿಡಿಗೇಡಿತನ; ಕುಚೇಷ್ಟೆ (?): ಬಾಬೂನ 
ಕೂಲಪಾಕ ಆರಂಭವಾಯಿತೇನು? (ರಕ್ತಥ್ವ. ೧೫೬). [?) 


40 


ಕೂಲಬಡು 


ಕೂಲಬಡು (ಕ್ರಿ). ಕುಸಿ; ಕುಕ್ಕರಿಸು : ಬೆಟ್ಟವನ್ನು ಹತ್ತಲಾರದೆ ಕೂಲ 

ಬಡುತ್ತಿದ್ದ ಮುದುಕಿಯರು (ಲಕ್ಷ್ಮೀಪ್ರ. ೨೧೬). 
[+ ತೆಲು. ಕೂಲಬಡು] 

ಕೂಲವತಿ (ನಾ). ಹೊಳೆ; ನದಿ: ಕೂಲವತಿಗಳ ನಂದನದ ನಿರ್ಮಳ 
ಸರೋನರದೆ .. . ವಿನೋದದಲಾಳಿದರು ವನವಾಸ ಸಾಮ್ರಾಜ್ಯವನು 
(ಕುವ್ಶಾಅ. ೧೦-೧). [ಸೆಂ. ಕೂಲವತೀ] 

ಕೂಲಾಂತರ (ನಾ). ಎರಡು ದಡಗಳ ನಡುವಿನ ಪ್ರದೇಶ ; (ನದಿಯ) 
ಒಡಲು ; ಪಾತ್ರ: *ಪಾತ್ರಂ ಕೂಲಾಂತರಮುಂ? (ವಸ್ತು ಕೊ. 

[ಕೂಲ + ಅಂತರ] 

ಕೊಲ್ಲಿ (ನಾ). ೧. ದುಡಿಮೆಗಾಗಿ ಕೊಡುವ ಹಣ, ಕಾಳು 
ಮೊದಲಾದ ಪ್ರತಿಫಲ; ಮಜೂರಿ: ತೊಟ್ತಿ ನಂತೆ ಪೆಜರ ವಶಮಾಗದೆ 
ಕೂಲಿಯ ಬಂಟಿನಂತೆ ಬೆಲೆಯಂ ಪಾರದೆ (ಧರ್ಮಾಮೃ. ೫-೯೯) ; 
ಕೂಲಿಗೆ ಹಾವ ಕಚ್ಚಿಸಿಕೊಂಡು ಸಾವನ ತೆಜದಂತೆ (ಏಲೇಶ್ವ. ೩೬); ನಾಂ 
ಕೊಟ್ಟಿ ಕೂಲಿಗೆ ಕೈಗಳಂ ಕೊಯ್ದು ಜೀವಿಸಂ (ಅರಿರ. ೫೨-೮); ಈ 
ಹೊತ್ತಿನ ಕೂಲಿಯೆಲ್ಲಾ ಇದೊಂದೇ ಸಣ್ಣ ಕೊಟ್ಟಗೆ ಹೋಗಿರುತ್ತದೆ 
(ಮುಂಬಯಿ. ೪-೭೫). ೨. ಗಳಿಕೆ; ಸಂಪಾದನೆ: ನೇಮದ ಕೂಲಿಯಂ 
ದಿನ ನಿತ್ಯನೇಮದಲ್ಲಿ ಸಂದಿರೆಬೇಕು ನೇಮದ ಕೂಲಿಯ ಬಿಟ್ಟು ಹೇಮ 
ದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ 
(ಶೂನ್ಯ ಸಂ. ೨೫೩೬-೧೩). ೩. ಬೆಲೆ; ಬಾಡಿಗೆ: ಈ ಹಯದ್ವಯಮಂ 
ಕೂಲಿಯಂ ಕೊಟ್ಟ ಲ್ಲದೀ ಹಡಗ ನಡೆಯಿಸುವುದಿಲ್ಲೆಂದು ನುಡಿದ 
ನೌವಾಹಕನ ನುಡಿಗೆ (ಸಮ್ಯಕೌ. ೧೧-೩೧). ೪. ಕೂಲಿಗಾಗಿ ದುಡಿಯು 
ವವನು; ಕೂಲಿಕಾರ: ಕೊಡನೀರ ಕೊಟ್ಟಿ ದವರ್‌ ಕಸಂಗಳನಿರದೆ 
ಗುಡಿಪ ಕೂಲಿಗಳವರ್‌ (ಚೆಬಪು. ೪೭-೪೨) ; ಕೂಲಿಯನ್ನು ಗದರಿಸುತ್ತ 
ಹೇಳುತ್ತಿದ್ದಳು (ಜಾಣಆ. ೭). ೫. ಹಣಕ್ಕಾಗಿ ಮಾಡುವ ಕೆಲಸ: 
ಆತ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾನೆ (ರೂಢಿ). 

ಕೂಲಿಕಂಬಳ, ಕೂಲಿಕುಂಬಳಿ * ಕೂಲಿ, : ಕೂಲಿಕಂಬಳನೆಷ್ಟು, 
ಕೆಲಸ ತೊಡಗುವುಡೆಂದು (ನವರಾ. 11, ೪೯); ಕೂಲಿಕುಂಬಳಿ ಕಸ್ಟ, 
ಅನ್ನವೋ ಅಪರೂಪ (ಸೂರ್ಯಪಾ. ೯೬೯); ಕೂಲಿಕುಂಬಳಿಯವರ 
ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತೋ (ನಾದಲೀ. 
೩೮-೧೬). ಕೂಲಿಕುಪ್ಪಟಿ - ಕೂಲಿಕಂಬಳ: (ಕ). ಕೂಲಿನಾಲಿ ಎ 
ಕೂಲಿಕಂಬಳ : ಕೂಲಿನಾಲಿ ದುಡಿಯುವ ನೀವೆ ನಮ್ಮ ನಾಡಿನ 
ಸಿರಿಯ ಅಡಿಗಲ್ಲು, ಒರೆಗಲ್ಲು (ಕಒಸಾ. ೧೫೮). ಕೂಲಿಮಾಡು - ಕೂಲಿ 
ಗಾಗಿ ದುಡಿ: (8). ಕೂಲಿಯವ - ಕೂಲಿ ಕೆಲಸದವನು; 
ಕೂಲಿಯಾಳು : ಆ ಕೂಲಿಯವನಂ ಕರದು (ಧರ್ಮಪ. ೬-೧೪ ವ). 
[ದೇ. ॥ ತಮಿ. ಮಲ. ಕೊಡ. ತೆಲು. ಪರ್ಜಿ. ಕೂಲಿ] 

ಕೂಲ್ಕಿ (ನಾ). ಒಂದು ಬಗೆಯ ಸಸ್ಯ: ಕೂಲಿ, ಕುಮತಿ, ಕಾಶ್ಮೀರಿ 
ಮರ, ಹುಚ್ಚುನರವೆ (ಮೈಔಗ. ೪೦-೭೮೨) ; ಬೀಟಿ, ಪಚರಿ, ಬಿರಡಿ, 
ಕೂಲಿ, ತಡಸಲು, ತಪಸಿ (ನಮ್ಮನು. ೨೩೬). [?] 

ಕೂಲಿಅಟ್ಟು(ಕ್ರಿ). ಕೂಲಿಕೊಟ್ಟು (ದನಗಳನ್ನು) ಮೇಯಿಸಿಕೊಂಡು 
ಬರಲು ಕಳಿಸು: ದನಗಳನ್ನು ಕೂಲಿಅಟ್ಟುತ್ತೀರಾ (ಬಿಳುಮ. ೧). 

[ಕೂಲ್ಮಿ + ಅಟ್ಟು] 

ಕೂಲಿಕಾತಿ "ಕೂಲಿಕಾರ್ತಿ' ನೋ. 

ಕೂಲಿಕಾರ "ಕೂಲಿಕಾಅ' ನೋ. 

ಕೂಲಿಕಾರ್ಶಿ, ಕೂಲಿಕಾತಿ (ನಾ). ಕೂಲಿಕೆಲಸದವಳು ; ಕೂಲಿ 
ಮಾಡುವವಳು: “ಗುರ್ವೀ-ಕೂಲಿಕಾರ್ತಿ? (ಕಾಶಕೃ. ೫೩). 
ಕೂಲಿಕಾತಿ : (4). [ಕೂಲಿಕಾಜ + -ತ್ಮಿ (೮. -ಇತ್ತಿ)) 


೧೩೮-೧೧೮). 


EE 


೨೦೨೨ 


0 


25 


35 


ಕೂಲುಕಂಬ 


ಕೂಲಿಕಾಜ, ಕೂಲಿಕಾರ, ಕೂಲಿಗಾರ (ನಾ). ಕೂಲಿ ಕೆಲಸ 
ಮಾಡುವವನು; ಕಾರ್ಮಿಕ; ಮಜದೂರ: “ಪ್ರೇಷ್ಮಃ, ಪ್ರತಿಸ್ಕಂದಃ 
-ಈ ೨ ಕೂಲಿಕಾಜಂಗ (ಹಲಾಯು. ೬೧-೨೧೪). ಕೊಲಿಕಾರ: ಕೃಷಿಕರು 
ಮತ್ತು ಕೂಲಿಕಾರರು ಸಂಪತ್‌ ಶಾಲಿಗಳಾಗುವರು (ಪ್ರಕಾಶ. ೧೩೫). 
ಕೂಲಿಗಾರ : ಕೂಲಿಗಾರರ ರಾಜ್ಯಸೃಷ್ಟಿಯಂತೆ (ಕೊನಿಭೇ. ೩೪). 
[ಕೂಲ್ಮಿ + -ಕಾಜ] 
ಕೂಲಿಕೆಲಸ (ನಾ). ೧. ನಿತ್ಯದ ಕೂಲಿಗಾಗಿ ಮಾಡುವ ಕೆಲಸ, 
—ದುಡಿತ: (೪). ೨. ಕೂಲಿಯ ಆಳುಗಳಿಂದ ಮಾಡಿಸುವ ಕೆಲಸ: 
' ತೋಟದಲ್ಲಿ ಕೂಲಿಕೆಲಸ ಮಾಡಿಸುತ್ತಿದ್ದಾರೆ (ರೂಢಿ). [ಕೂಲಿ + ಕೆಲಸ] 
ಕೂಲಿಕೊಳಗ (ನಾ). ಕೂಲಿಗಾಗಿ ಕಾಳನ್ನು ಅಳೆದುಕೊಡುವ 
ಕೊಳಗ: ಕೂಲಿಯವರಿಗೆ ಆಳೆದುಕೊಡುವಾಗ ಕೂಲಿಕೊಳಗದಲ್ಲಿ 
ಕೊಡುತ್ತಿದ್ದರು (ಪಂಜಪಂ. ೯). "ಗಡಿಕೊಳಗ' ಪರಾ. 
[ಕೊಲ್ಲಿ + ಕೊಳಗ) 
ಕೊಲಿಗ (ನಾ). ಕೂಲಿ ಮಾಡುವವನು ; ಕೂಲಿಯ ಆಳು: ಸಾಲ 
ಕುಜಿದಜ್‌ಹಿಗಳೆ ಕರ್ಮದ ಕೂಲಿಗರ ಜಡ ಜಂರುಪೂಗರ ಜಾಲ 
ಸಿರಿಯನಿಮಿಷರ ಪುರಿ ವಶವಾಯ್ತು ನಿನಗೆಂದ (ಕುವ್ಕಾಅ. ೭-೧೫) ; 
ಕೂಲಿಗರ ಕೊನಬರೊಡನನವರತ ಬಿಡದಾಡಿದೀ ಲಂಡತನವ 
ಬಿಡದಾದೆಯಲ್ಲಾ (ಸಮ್ಯಕ್‌, ೧೦-೧೦). [ಕೂಲಿ + ಗೃ] 
ಕೂಲಿಗಾರ "ಕೂಲಿಕಾಅ' ನೋ. 
ಕೊಲಿಗೊಳ್‌ (ಕ್ರಿ). ಕೂಲಿಯನ್ನು ಪಡೆ, ಹೊಂದು: ಭಕ್ತರಂ 
ಕಂಡೊಡೆಣಗುವನೆಅಗದಂದದಿಂ ಕೂಲಿಗೊಳ್ಳೆ ೦ (ಆರಿರ. ೧೭೪-೧೫) ; 
ತಂದೆಗೇನಾನುಮೊಂದೂಟೀಗಂ ಗೆಯ್ದೊಲಿಸಿಯದರ್ಕೆ ಕೂಲಿಗೊಂಬೆಡೆ 
ಯೊಳಂ (ಚಿಕವಂ. ೯೨-೮). [ಕೂಲಿ * ಕೊಳ್‌] 
ಕೂಲಿಜನ (ನಾ). ಕೂಲಿಮಾಡುವ ಜನ; ಕೂಲಿಕೆಲಸದವರು : 
ಸ್ಟೇಷನ್ನಿನಲ್ಲಿ ಮೂಟಿ ಹೊರುವುದಕ್ಕೆ ಕೂಲಿಜನ ಇದ್ದಾರೆ (ಮಹಾಗ. ೧೫). 
[ಕೂಲಿ + ಜನ] 
ಕೊಲಿಮಠ (ನಾ). ಕೂಲಿಯನ್ನು ಪಡೆದು ನಡೆಸುತ್ತಿದ್ದ ಶಾಲೆ: 
ಅರ್ಧಶತಮಾನಕ್ಕೆ ಹಿಂದೆ ಕೂಲಿಮಠಗಳಿದ್ದುವು (ಹುಟ್ಟಹ. ೮). 
[ಕೂಲಿ * ಮಠ) 
ಕೂಲಿಸು (ಕ್ರಿ). ಕೆಡಹು ; ಬೀಳಿಸು : ಭೂಲಲನೆಗೆ ಭಾರವನು ಕೀಲಿಸಿದ 
ದಶಾಸ್ಮನನು ಕೂಲಿಸಿ ಜಗಗಳ ಪಾಲಿಸಿ (ಕುಚೆೇಲೋ. ೧೪೦). 
[ಕೊಲ್ಲು + -ಇಸು,] 
ಕೊಲ್ಲು, (ಕ್ರಿ). ಕುಗ್ಗು; ಕುಸಿ; ಬೀಳು: ಮೇರುಗಿರಿ ಕುಲಿಶ ಹತಿಯಿಂ 
ಕೆಡೆದುದೋ ಮೇಣುದಾರ ನೀಲಾಚಲಂ ಕೂಲಿದುದೊ (ನೆಂಕಾರಾ. 
೬-೫೭-೪೨); ಕೋಸಲ ಭೂಮಿ ಹೊಲೆಗಲಸಿ ಹಾಳಾಗಿ ಕೆಸರಿನಲಿ ಕೂಲು 
ಪುದು (ಯಶೋಧ. ೩೫). 
ಕೂಲಿಹೋಗು ಇ ಹಾಳಾಗು; ನಾಶವಾಗು: ವ್ಯಾಜ್ಯಕ್ಕಾಗಿ... 
ನಮ್ಮ ಕುಟುಂಬವು ಕೂಲಿಹೋಯಿತು (ಲಕ್ಷ್ಮೀಪ್ರ ೫); ಸಂಸಾರಗಳು 
ಕೂಲಿಹೋಗುತ್ತಿವೆ (ಮಹಾಗ. ೧೨೩). 
[ದೇ. ॥ ತೆಲು. ಕೂಲು; ಕುಣ. ಕೂರ] 
ಕೊಲ್ಲು "ಕೂಲ್ಡ್‌' ನೋ. 
ಕೂಲ್ಕು (ನಾ). ೧. ಮೆಟ್ಟಲು ; ಸೋಪಾನ: “ಕೂಲು- ಪಾವುಟಗೆ ” 
(ಜಾನಕೋ. ೪೦). ೨. ಕೆರ ಅಥವಾ ಬಾವಿಯ ಸೋಪಾನ ಮಾರ್ಗ: 
(ಕಿ). "ಕೂಲುಬಾವಿ' ಪರಾ. [?] 
ಕೂಲುಕಂಬ (ನಾ). ಕೂಲುಗಳುಳ್ಳ ಕಂಬ: (ಕಿ). 
(ಕೂಲ್ಮು (ಆ ಕೂಲ್ಡ್‌) + ಕೆಂಬ (೮ ಕಂಭ)] 


ಕೂಲುಗೆಗೇರಿ 


ಕೂಲುಗಗೇರಿ (ನಾ). ಒಂದು ಪ್ರದೇಶದ ಹೆಸರು: ಆ ದೇವರ್ಗ್ಗೆ | 

ಕೊಲುಗಗೇರಿಯ ಆಗ್ನೇಯದ ಗೋಡೆ (ಸೌಇಇ. XX, ೧೧೦-೫೩; 1159). | 
(2) 

ಕೊಲುದುಂಬು (ನಾ). ಅರೆಗಳನ್ನು ಹಿಡಿದುಕೊಂಡಿರುವ ಚಕ್ರದ 
ಮಧ್ಯದಲ್ಲಿರುವ ಗಡ್ಡೆ; ಗುಂಬ;ಹಿಂಡಿಕೆ: “ನಾಭಿ ಸಿಂಡಿಕೆಯೆನಲು 
ಕೂಲುದುಂಬಕ್ಕು” (ಮಂಗರಾ. ೮೪-೨೪). 

[ಕೂಲ್ಯು (ಆ ಕೂಲ್ಮ್‌) * ತುಂಬ್ಳು] 

ಕೂಲುಬಾವಿ (ನಾ). ಕೂಲುಗಳಿರುವ ಬಾವಿ; ಮೆಟ್ಟಿಲು ಬಾವಿ: 
ಕಾಳೇಗೌಡನ ತೋಟದ ಕೂಲುಬಾವಿಯ ಬಳಿಗೆ ಬಂದರು 
(ನನ್ನೂರು. ೨೦). [ಕೂಲ್ಕು * ಬಾವಿ] 

ಕೂಲುನೆಜ್ಜ (ನಾ). ಕೂಲನ್ನು ಕೂರಿಸಲು ಮಾಡುವ ರಂಧ್ರ: 
*ಹಲಗೆ, ಮೊ, ಗಳ ಕೂರು... ಕೂಲುವೆಜ್ಜ > (Mortise. ಇ೦ಕನಿ). 

[ಕೊಲ್ಲು (ಆ ಕೂಲ್ಡ್‌) + ವೆಜ್ಜ] 

ಕೂಲುಳಿ (ನಾ). ಕೂಲುವೆಜ್ಜ ಮಾಡುವ ಉಳಿ: *ಕೂಲುಳಿ; 
ವೆಜ್ಜದ ಉಳಿ > (Mortise ೧101861. ಇಂಕನಿ). (ಕೂಲ್‌, + Ww] 

ಕೂವ, ಕು, ಕ್ಕೂ ಕೂಮ್ಮೆ, ಕೂವೈ (ನಾ). ೧. ಹಡಗಿನ 
ಮಧ್ಯದಲ್ಲಿರುವ ಕಂಬ; ಕೂಪಸ್ತಂಭ. "ಕೂವಕಂಭ' ಪರಾ. 
೨. ಬಾವಿ: ಕೂಪ, ಕೂವ (ಶಬ್ದಾನು. ೧೪೪ ಪ್ರಯೋ) ; ನೀನು 
ಕೂವಕ್ಕೆ ಹೋಗಿ ಗಂಗೆ ಪೂಜೆಮಾಡಿ ಕೊಡದಲ್ಲಿ ನೀರುತುಂಬಿ ಮನೆಗೆ 
ತರಬೇಕಾಗಿತ್ತು (ನಡೆದಾ. 1, ೧೧೩೩). ಕುವ: ೧. (8). ಕ್ಕೂ: 
೧. "ಕೂಕಂಬ್ಯ' ಪರಾ. ಕೂಮ್ಮೆ: ೧. "ಕೂಮೆಮರ' ಪರಾ. 
ಕೂವೈ: ೧. ನಡು ಮುರಿಯುತ ನಗನಾವೆಗೆ, ಕೂವೆಗೆ ಉಡಿಸಿದ 
ಹಾಯಿಯಹರಿಯುತ ಬಿರಿಯುತ (ಪಂಚೆನೆ. ೨-೧೫೩). [ಲ ಸಂ. ಕೂಪ] 

ಕೂವಕ (ನಾ). ೬ ಕೂವಕಂಬ; ಕಟ್ಟಾಚಾರಮೆ ತರಣಿಯಣಜುವೆ 
ಪಟಕಟ್ಟುವ ಗುಣವೇ ಮಾನಸಸಾಧನದೊಟ್ಟಿಜೆ ಮಿಗೆ ಸತ್ಕ್ರ್ರಿಯೆಯೇ 
ಕೂವಕ (ಉದ್ಭದೇ. ೭-೭). [< ಸಂ. ಕೂಪಕ] 

ಕೂವಕಂಬ "ಕೂವಕಂಭ' ನೋ. 

ಕೂವಕಂಬಿಗೆ (ನಾ). ಹಡಗಿನ ಚಾಲಕ; ಕರ್ಣಧಾರ: 
*ನಿರ್ಯಾಮಃ, ಕರ್ಣಧಾರಕಃ - ಈ ೨ ಕೊವಕಂಬಿಗಂ? (ಹಲಾಯು. 
೧೦೮-೩೩) ; ಚಾರಿತ್ರಮೆಂಬ ಯಾನಪಾತ್ರೆಯನೇಟಸಿ. . *ಸಮ್ಮಕ್ತ್ವಮಂ 
ಕೂವಕಂಬಿಗಂ ಮಾಡಿದೊಡೆ (ಪಸಾರ. ೯೭೨-೧೨೨); ಸಮ್ಮಕ್ತ್ವಂ 
ಮೋಕ್ಷದ ಬಟ್ಟಿಗೆ ಕೂವಕಂಬಿಗನಾದುದೆಂತೆಂದೊಡೆ (ರತ್ನಕ. ೧-೨೦ ವ). 

[ಕೂವಕಂಬ (ಆ ಕೂವಕಂಭ + -ಇಗ)) 

ಕೂವಕಂಭ, ಕೂಕಂಬ, 'ಕೂಕಂಭ, ಕೂಕುಂಬ, ಕೂವಕಂಬ, 
ಕೂವೆಗಂಬ (ನಾ). ಹಗ್ಗವನ್ನು ಎಳೆದು ಕಟ್ಟುವ ಹಡಗಿನ 
ಮಧ್ಯಭಾಗದ ಕಂಭ; ಕೂವೆ : ಮತಿಗೆಟ್ಟಾ ಲಾಪವೆ್ಲದಅಕಿಯದೆ 
ಕಾಳೆಗದೊಳ್‌ ಕೂವ[ಪಾಕಾಂ. ನೆ]ಕಂಭದಂತಿರೆ ನಿಂದಂ (ಧರ್ಮಾಮೃ. 
೧೩-೧೬೦); ನಿಜ್ಜೀವನುಮೆರ್ದು ಪೋಗೆ ಕೂವಕಂಭಂ ಮುಲಯೆ 
(ಬಂಹರಿ. ೧೮-೧೮). ಕೊಕಂಬ್ಯ: (8). ಕೂಕಂಭ: “ನಿರ್ಯಾಮಕಂ 
ಕರ್ಣಧಾರನೆನಲ್ಯಾ ಕೂಕಂಭದವನಕ್ಕು?(ಮಂಗರಾ. ೧೨೦-೪); ಜಗವೆಂಬ 
ಹಡಗಿನ ನಡುವೊಂದು ಕೂಕಂಭ ನೆಗೆದೆಂತೆ ನಿಂದಿರ್ದನಾಗೆ (ಭರಚ. 
೬೮-೧೮). ಕೂಕುಂಬ : “ಕೂಪಕ, ಗುಣವೃಕ್ಷಕ ” (ನಾಚರಾ. ಕಿ). 
ಕೂವಕಂಬ: “ಕೂಪಕಃ, ಗುಣವೃಕ್ಷಕಃ - ಈ ೨ ಕೂವ ಕಂಬಂ” 


(ಹಲಾಯು. ೧೦೮-೨೩೩); *ಕೂಪಸ್ತಂಭ-ಕೂವಕಂಬ* 


೨೦.೨೪ 


40 


(ಶಮದ. ೨೫೮ ಪ್ರಯೋ); ತನ್ನಾವೆ ಸೀಯಂ ಪಜಕಿಯೆ ಮುಜವುದುಂ | 45 


ಕೂವಳಂಬಂ ಸಮಂತಾಕುಳವಾಗಲ ನಾವಿಕರ್‌ (ನೇಮಿಪು. 9-೭೩); | 


ಕೂ ಷ್ಮಾಂಡಿನಿ 


ವಸುಮತಿಯೆಂಬ ಚಾರುನಾವೆಯ ಕೂವಕಂಬಮೆಂಬಂತೆಸೆವ 

(ಸಿದ್ಧಾ. ೧-೧೪) ; ದೇನನ ನಾಭಿಪದ್ಮದ ಮೃಣಾಳಂ ಕೂವಕಂಬಂ 

ಬೊಲಚ್ಚರಿಯಾಗಿರ್ದುದು (ಎಕ. ೪1, ತರೀಳೆ. ೪೫-೮; 1196), 

ಕೂನೆಗೆಂಬ : ಪಡಗುಗಳ ಕೂವೆಗಂಬದೆ ಪಸರಿಸಿರ್ಪ ಬೆಳ್ವಚ್ಚಡಗಳು 

(ಶೇಷರಾ. ೧೪-೯). (ಕೂವ + ಕಂಭ] 

ಕೂವತ್ತು "ಕುವತ್ತು' ನೋ. 

ಕೊವರ (ನಾ). ಬಂಡಿ ಅಥವಾ ರಥದ ಈಸು: (ಕಿ). "ಕೂಬರ' 
ಪರಾ. [ಸಂ.] 

ಕೂವಾಡ "ಕುವ್ವಾಡ' ನೋ. 

ಕೂವು (ನಾ). ಒಂದು ಅನುಕರಣ ಶಬ್ದ: “ಕೂವು” ಎನ್ನುವದು 
ಕೋಗಿಲೆಯ ಜೀವನದ ಬಣ್ಣವು (ಭಾರಸಂ. ೫೭); ಹಸಿವಿನ ಭೂತವು 
ಕೂಯುವ ಕೂವೊ? (ಕಎಪು. ೨೭-೩). (2) 

ಕೂನೆ,, ಕುಪ್ಪೆ, ಕೂಬೆ (ನಾ). ಪುಸ್ಟಿಕರವಾದ ಪಿಷ್ಟಾಹಾರವನ್ನು 
ಒಳಗೊಂಡ ಒಂದು ಬಗೆಯ ಗೆಣಸು; ಅದರಗಿಡ: ಈ ಪ್ರಾಂತದ 
ದೇಶಿಯರು ಅಕ್ಕಿ, ಕೂನೆ, ನೆಲಗಡಲೆ ಮೊದಲಾದವನ್ನು ನೆಟ್ಟು ಬೆಳೆಯಿಸು 
ವುದುಂಟು (ಬಾಲಪ್ರ. 1, ೩೧೮); ಮರಗಳು: ಹೆಸವ, ಹೆಬ್ಬಲಸು, 
ಕರೇ, ಮಲ್ಲಾಳಿ, ಕೂವೆ, ಬೊಟ್ಟಿ, ದೇವದಾರು (ನಮ್ಮನು. ೨೩೬). 
ಕುವ್ಚೈ: ಒಣಗಿದ ಕುವ್ವೆಯೆಲೆಗಳನ್ನು ಗೊರಗುಮಾಡಿ ಮಳೆಗಾಲದಲ್ಲಿ 
ಬಳಸುತ್ತಾರೆ (ರೂಢಿ). ಕೊಚೆ. "ಕೂಬೆಹಿಟ್ಟು' ಪರಾ. 

[ಜೀ. ॥ ತಮಿ. ಕೂಗೈ; ತುಳು. ಕೂನೆ) 

ಕೂನೈೆ "ಕೂವ' ನೋ. 

ಕೊವೆಗಂಬ "ಕೂವಕಂಭ' ನೋ. 

ಕೂನೆಗಿಡ (ನಾ). ಒಂದು ಬಗೆಯ ಗಿಡ: ಕೂವೆಗಿಡ, ತವಕ್ಷೀರ 
(ಮೈಡಔಗಿ. ೨೬-೪೯೭). [ಕೂನೈ (೮ ಕೂವ) ೬ ಗಿಡ (ಆ ಗಿಡು)] 

ಕೂನೆಮರೆ, ಕೂಮೆಮರೆ (ನಾ). - ಕೂವಕಂಭ: ಕಪ್ತಾನ್‌ ಕೂವೆ 
ಮರವನ್ನೇರಿ ದುರ್ಬೀನು ಹಿಡಿದು ನಾಲ್ಕು ಕಡೆಗೂ ನೋಡುತ್ತಿದ್ದನು 
(ಮಾರ್ಟಿನ್‌. ೧೯). ಕೊಮೆಮರ: ಆ ಊರಿನ ಐದಾರುಮನೆಗಳು 
ವಿಸ್ತಾರವಾದ ಸಮುದ್ರದಲ್ಲಿ ಹಡಗಿನ ಕೂಮೆಮರಗಳಂತೆ ಕಾಣು 
ಶ್ತಿದ್ದುವು (ಅನಾಥೆ. ೩). [ಕೂವೈ (ಆ ಕೂವ) + ಮರ] 

ಕೂವೆಹಿಟ್ಟು, ಕುವ್ವೆಹಿಟ್ಟು, ಕೂಬೆಹಿಟ್ಟು (ನಾ). ಕೂವೆ ಗಡ್ಡೆ 
ಯಿಂದ ತಯಾರಿಸಿದ ಹಿಟ್ಟು: ಕೂನೆಹಿಟ್ಟನ ಮಣ್ಣು ಮಕ್ಕಳಿಗೆ 
ಆರೋಗ್ಯಕರ(ಕೂಢಿ). ಕುನ್ಹೆಹಿಟ್ಟು: (8). ಕೊಬೆಹಿಟ್ಟು : ಕೂಜಿ 
ಹಿಟ್ಟು ಆಮಶಂಕೆಗೆ ಒಳ್ಳೆ ಔಷಧಿ(ರೂಢಿ). [ಕೂವೈ* ಹಿಟ್ಟು (£ಹಟ್ಟು)] 

ಕೂಷ್ಮಾಂಡ (ನಾ). ೧. ಕುಂಬಳ; ಕುಂಬಳಕಾಯಿ. ೨. ಒಂದು 
ಬಗೆಯ ಪಿಶಾಚಿ: ಕುಂಭಂಡರುಂ (ಕೂಷ್ಮಾಂಡರು) ರಾಕ್ಷಸರುಂ 
ಯಕ್ಷರುಂ ... ಎಂದು ಪಿಶಾಚರ್‌ ಚತುರ್ದಶವಿಧಂ (ತತ್ತ್ವಪ್ರ. ೧೯೩). 
೩. ಶಿವನ ಹೆಸರುಗಳಲ್ಲಿ ಒಂದು: ಈಶ್ವರ ರುದ್ರ ವಿಷ್ಣು ಶುಭ 
ಕರನೆಯಾ ಬ್ರಹ್ಮಹಾಟಿಕನು ಕೂಷ್ಮಾಂಡ ಕಾಲಾಗ್ನಿರುದ್ರಾಧೀಶನೂ 
(ವೀಕೈಪು. ೬-೪-೨೩). [ಸಂ.7 

ಕೂಷ್ಮಾಂಡಿ (ನಾ). ೧. ದುರ್ಗೆಯ ಒಂದು ಹೆಸರು. ೨. [ಜೈನ] 
ಒಬ್ಬ ಯಕ್ಷಿಯ ಹೆಸರು: ಕೂಷ್ಮಾಂಡಿಯಂಬಿಕೆ ಯಕ್ಷೇಶ್ವರಿ ಕೂರ್ತು 
ರಕ್ಷಿಸುಗೆ (ಸುಕುಮಾ. ೧-೮); ಓಸರಿಸದೆಯೆಲೆ. ಕೂಷ್ಮೂಂಡಿಯರಕ್ಷಿ 
ಕೊಡೀ ಸತ್ಯ ೨3ಗೆ ಮಂಗಲವ (ನಾಗಕು. ೧-೨೧). [ಸಂ. ಕೂಷ್ಮಾಂಡೀ) 

ಕೂಸ್ಮಾಂಡಿನಿ(ನಾ).- ಕೂಷ್ಮಾಂಡಿ ೨: ಎರಡು ಕೂಷ್ಮಾಂಡಿನಿ ಮತ್ತು 
ಒಂದು ಬಾಹುಬಲಿ ವಿಗ್ರಹಗಳನ್ನು ಬಿಟ್ಟರೆ ಮಿಕ್ಕವೆಲ್ಲವೂ ತೀರ್ಥಂಕರರ 
ವಿಗ್ರಹಗಳಾಗಿವೆ (ಹೊಯ್ಸವಾ. ೨೦೬). [ಸಂ. ಕೂಷ್ಮಾಂಡಿನೀ) 


ಕೂಸ 


ಕೂಸ (ನಾ). ಚಿಕ್ಕವನು; ಎಳೆಯ ಬಾಲಕ: ಮಗನೆ ನೀನಿನ್ನುಂ 
ಕೂಸನೈ (ವಡ್ಡು. ೧೧೩-೬); ಕೂಸನೊಡನಾಡುವೆಡೆಯೊಳ್‌ ಭಾಸುರ 
ಸುರಮಂತ್ರಿ) ಮಂತ್ರದೊಳ್‌ ರಿಪು ತಂತ್ರೋಗ್ರಾಸುರ ರಣರಂಗಾಗ್ರ | 
ಮೊಳಾಸುರ ಕೇಸರಿ . , . ನೆಟ್ಟನೆ ಚಟ್ಟಿಂ (ಎಕ. ೪, ಬೇಲೂರು. | 
೧೯೩-೮೦ ; 1160). [ಕೂಸು * -೮,] 

ಕೂಸಂಭಟ್ಟಿ "ಕೋಚುಭಟ್ಟ' ನೋ. 

ಕೂಸಾಟಿ (ನಾ). ಕೂಸುಗಳ ಆಟ; ಮಕ್ಕುಳಾಟ; ಬಾಲಲೀಲೆ: 
*ಕೂಸಾಟಿಂ ಚಿಣ್ಣರಾಟಮದು? (ಚತುನಿ. 11, ೬೭); ಕಣ್ಣಟ್ಕಆಂ 
ರಾಗದಾಡುವ ಕೂಸಾಟಿದ ಚೆಲ್ವುಗಳ್‌ ಕುಡೆ (ಆದಿಪು. ೬-೧೨೮) ; ಕೌರವ 
ಪಾಂಡವ ಕುಮಾರರ್‌ ಕೂಸಾಟಮಾಡುವಡಂ (ಬಂಹರಿ, ೧೦-೩೧ ವ); 
ನೀಂ ನಿನ್ನ ಮುನ್ನಿನ ಕೂಸಾಟಮನೆಲ್ಲಿಯುಂ ಬಿಸುಡೆ ( ಶೃಂಗಾರ. ೧-೫೨). 

[ಕೂಸು + ಆಟ] 

ಕೂಸಾಡಿಸು (ಕ್ರಿ). ೧. ಕೂಸನ್ನು ಆಡಿಸು: (8). ೨. ಕೂಸಾಟಿವನ್ನು 
ಆಡಿಸು; ತಮಾಷೆ ಮಾಡು; ವಿನೋದಮಾಡು : ಕಳ್ವ ಕೊಳ್ವ 
ಖಳರಿಕೇಮ ಕಬ್ಬಿಗಗಳ್ಳರೆಂದು ಕೂಸಾಡಿಸಬಾರದಕ್ಕರದ ರಾಜ್ಯ 
ದೊಳೀ ಕವಿಚಕ್ರವರ್ಶಿಯಾ (ಶಾಂತಿಪು. ೧೨-೭೭) ; ನಾಡೊಳಗೆ ಮಾಸೆ 
ದೆಜಕಿಯಂ ಬೇಡಿಸುವೆಂ ಬೀರರೆರಸಿಯರೆ ವೆಸರಿಂ ಕೂಸಾಡಿಸಲೀಯಂ 
(ಅರ್ಧನೇ. ೩-೫೯). ಅಲಮಲಂ! ಕೂಸಾಡಿಸದಿರೆನ್ನ (ಹೆಬ್ಬೆಕ. ೧೨-೭೬). 

[ಕೂಸಾಡು + -ಇಸ್ಕು] 

ಕೊಸಾಡು (ಕ್ರಿ). ಕೂಸಿನಂತೆ ಆಡು; ಮಗುವಿನಂತೆ ಆಡು. 
"ಕೊಸಾಡಿಸು? ಪರಾ. [ಕೂಸು * ಆಡು] 

ಕೂಸಾಳು (ನಾ). ಕೂಸಿನಂತೆ ದುರ್ಬಲನಾದವನು ; ಕೈಲಾಗ 
ದವನು: ದೋಸೇಹಿಟ್ಟು ಕೂಸಾಳಿಗೆ ಸಿಕ್ಕೀತೇ (ರೂಢಿ). 

[ಕೂಸು + ಆಳು (ಆ ಅಳ್‌)] 

ಕೂಸು (ನಾ). ೧. ಮಗು; ಶಿಶು; ಹಸುಳೆ: ಕೂಸಿನ ತಲೆಯೊಳ 
ಬಿಣ್ಟೊಜಕೆಯನಿಟ್ಟಿ ವೊಲಸುಖಕರೆಂ (ಕವಿರಾ. ೨-೬); ಕೂಸಿಂಗೆ 
ಭದ್ರಬಾಹುವೆಂಬ ಪೆಸರನೆಲ್ಲರುಂ ನೆರೆದಿಟ್ಟೊಡೆ (ವಡ್ಡಾರಾ. ೬೭-೨೦); 
ಕುಡಿಯಲೊಲ್ಲದು ಪಾಲನೆಂದೊಡೆ ಕೂಸನೊಲ್ಲದೆ ನೊಂದು ತಾಯ್‌ 
ಬಿಡುವಳೇ (ಧರ್ಮಾ ಮೃ, ೭-೧೩೦). ೨. (ಮದುವೆಯಾಗದ) 
ಹೆಣ್ಣು ; ಕನ್ಯೆ : *ಕೂಸೆಂದೆನೆ ಕನ್ನಿಕೆ (ಕವಿಕಂ. ೨೬೩); ಎಲೆ ಕೂಸೆ 
ನೀರಂ ಕುಡಿಯಲೆಜಕಿಯಾ (ವಡ್ಡಾಕಾ. ೧೧೧-೧) ; ನೆಗಬಿಕ್ಕಿಯನಾಳ್ವ 
ಕಬ್ಬನುಂ ಕೂಸುಮನೀವುದರಿಕೇಸರಿಗೆ (ಪಂಪಭಾ. ೧-೯); ಭದ್ರಂಗೆ 
ಕುಡಲ್ವೇಡಿರ್ದ ಕೂಸನೆನಗೆ ಮದುವೆಯಾಗೆಂಬುದುಂ (ಸುಕುಮಾ. 
೬-೩೨), ಆರು ಮುನಿದು ನಮ್ಮನೇನ ಮಾಡುವರು .. ನಮ್ಮ 
ಕುನ್ನಿಗೆ ಕೂಸ ಕೊಡಬೇಡ (ಬಸವ. ೭೫೨) ; ವರ ವೈಶ್ಯರೊಳೊರ್ವ್ವಂ 
ಕುಡಿಯರ ಕೂಸಂ ಮಡುವೆ ನಿಲ್ತೊಡೆ (ಕಇ. 1, ೨೫-೪೯; 1186); 
ಕೊಬ್ಬಿ ನರಿ ಹೆಬ್ಬುಲಿಯ ಕೂಸನು ಬೇಡುವಂದದಿ (ಕುವ್ಯಾದ್ರೋ. ೫-೪೨). 
೩. ಹುಡುಗ; ಬಾಲಕ: ಸಾಚಿಯಾಣ್ನಜ್ನು ಏಟುವರಿಸದ ಕೂಸಾಗಿ 
ನಿರಿಸಿದ ವರಿಷಕ್ಕೆ ಕೆಜಕಿತೊಮ್ಮು (ಎಕ. ೫ (8), ಮುಳಬಾ. ೧೬೧-೭; 
10ನೆಯ ಶತ) ; ನೀನಾ ಕೂಸುಗಳನೊಡಂಗೊಂಡು ನೀರಂ ಕೊಂಡು ತಡೆ 
ಯೆಡೆ ಬಾ (ಪಂಪಭಾ. ೮-೪೦ ವ); ಮುತ್ತೆನಿವಂ ' ಕೂಸಿನನುದ್ವೃತ್ತ 
ನಿವಂ ತಕ್ಕನಿವಂ (ಜೀವಸಂ. ೯-೧೨). ೪. ಶಿಷ್ಯ; ವಿದ್ಯಾರ್ಥಿ; 
ಮಾಣಿ : ಚಿಕ್ಕ ಬೇರುಂಡನ ಮಠದ ಸಮಸ್ತ ಕೂಸುಗಳು ಸೋಮ 
ನಾಥದೇವರೆ ದೇವಾಲ್ಕದ ಹೊಲಥರದ ಕಲಳೆಲಸಕೆ ಗದ್ಯಾಣ ಹತ 
ಕೊಟ್ಟರು (ಮೈ ಆರಿ. ೧೯೪೨, ೪೬-೬; 1228). 

(ದೇ. ॥ ತಮಿ. ಕುಣ್ಳಾ ; ತೆಲು. ಕೂಸು, ಕೂತು] 


೨೦.೨೪ 


3 


10 


15 


20 


25 


40 


45 


ಕೂಳತನ 


| ಕೂಸುಕೋಣೆ (ನಾ). ಚಿಕ್ಕಮಕ್ಕಳಿಗಾಗಿ ಇರುವ ಕೋಣಿ : 
“ಮಕ್ಕಳಿಗೂ ಅವರ ದಾದಿಯರಿಗೂ ಗೊತ್ತು ಮಾಡಿರುವ ಕೋಣೆ; 
ಕೂಸುಕೋಣಿ? (೫೪೫507. ಇಂಕನಿ). [ಕೂಸು + ಕೋಣೆ] 

ಕೂಸುಗುಡು "ಕೂಸುಗೊಡು' ನೋ. 

ಕೊಸುಗೊಡು, ಕೂಸುಗುಡು (ಕ್ರಿ). ಹೆಣ್ಣು ಕೊಡು ; ಕನ್ಯೆಯನ್ನು 
ಕೊಡು: ಒಡನೆಯನಿತ್ತುಂ ಸಂತತಮೊಡನುಂಡುಂ ಕೂಸುಗೊಟ್ಟು 
ಮೆಂದುದನೆಂದಂಂ ಕಡುಗೂರ್ತು ಮಹಿತಬಲಮಂ ಕಿಡಿಸುವುದುಚಿತಂ 
ನೃಪಂಗೆ (ಪಂಚತಂ. ೨೪೩-೨೫). ಕೂಸುಗುಡು: ಪುರುಷೋತ್ತಮ 
ದೇವಂಗೆ ಕೂಸುಗುಡಲಾರ್‌ ಪಡೆವರ್‌ (ಪಂರಾಮಾ. ೮-೧೬); ಚೈತ್ರ 
ಮಿಲ್ಲದೆ ಸಮುದ್ರದೊಳ್‌ ಪಫೋಪೆನೆಂಬ ಗೋತ್ರ ಮುಜಿಯದೆ ಕೂಸು 
ಗುಡುವೆನೆಂಬ (ಧರ್ಮಾಮೃ. ೧-೬೭). [ಕೂಸು * ಕೊಡು] 

ಕೂಸುತನ (ನಾ). ಚಿಕ್ಕಂದು; ಎಳೆತನ; ಬಾಲ್ಯ: ನೀಂ ಬೇಜಕಿಮಗೆ 
ಸುಯೋಧನನೇಂ ಬೇಜಕಿಯೆ ಕೂಸುತನದೊಳಾದೊಡಂ (ಸಂಪಭಾ. 
೭-೬೩) ; ಕೂಸುತನದೊಳೆ ನಿಜ ರಾರಾಜಿತ ತೇಜಂ ಕೇಸವರಾಜಂ 
(ಸೌಇಇ, 201-1, ೭೬-೪; 1045) ; ಕೂಸುತನದೊಳಂ ಕೇಸರಿಯಂ ತನೆ 
ಕೊಂಡು (ವರ್ಧಪು. ೩-೭೨) ; ಅಜಕಿಯಮೆಯಾಯತ್ತಿ ಕೂಸುತನದೊಳ್‌ 
(ಜೀವಸಂ. ೮೫-೨೨). [ಕೊಸು + -ತನ] 

ಕೂಸುಬಿನ್ನಾಣ (ನಾ). ಮಗುವಿನ ಬಿನ್ನಾಣ; ಮುದ್ದಾದ ಆಟ: 
ಕಡುಜಾಣ ಕಂದಯ್ಯ ಹಿರಿಹಿರಿದೊ ಕೂಸುಬಿನ್ನಾಣ (ಗರಿ. ೧೦೯-೧೫). 

[ಕೂಸು + ಬಿನ್ನಾಣ] 

ಕೂಸುಮರಿ (ನಾ). ೧. ಎಳೆಯ ಮಗು; ಮರಿ. ೨. ಮಕ್ಕಳನ್ನು 
ಆಡಿಸುವ ಒಂದು ಬಗೆಯ ಆಟಿ: ದೇರದೇಶದ ಬಿಸಿಲ ನನ್ನ ಕೆನ್ನೆಗೆ 
ತಳ್ಳಿ ಕೂಸುಮರಿ ಮಾಡಿ ಬಾಂದಳದಲಿ (ಶಿಲಾಲ. ೭೭); ಕಚಗುಳಿ 
ಇಟ್ಟು ನಗಿಸುವುದು ಕೂಸುಮರಿಮಾಡುವುದು ... ಇವೆಲ್ಲಾ ಅವನ 
ಪಾಲೇ (ರಂಗನಾ, ೮೦). [ಕೊಸು 4+ ಮರಿ (ಆ ಮಜ) 

ಕೂಸುವ್ರುಗ (ನಾ). ಮೃಗದ ಮರಿ; ಮರಿಜಿಂಕೆ: ಬೇಸಗೆಯ 
ಬೆಂಕೆಯಿಂದಂ ಕಾಸಿದವೋಲ್‌ ಕುದಿದು ಪರಿವ ನಿರ್ಫುುರಜಳಮಂ 
ಕೂಸುಮೃಗಂ ಕುಡಿಯಲ್‌ (ಬಾಧವ. ೪-೮೭). [ಕೂಸು *- ಮೃಗ) 

ಕೂಸೆ (ನಾ). (ಕರಾ) ಒಂದು ಬಗೆಯ ಮಾನು: ನಿಮಗೆ ಬೇಕಾದ 
ಹೊಳೆಯ ಮಾನು, ಮುಡಾವು, ಅಬ್ರೋನಿ, ಕೂಸೆ, ಕಲ್ಲೂರಿ, ಕೊಂತಿ 
ಯಾವುದೂ ಇಲ್ಲ (ಹೊಸಕ್ಷಿ. ೫೪). [?) 

ಕೂಹಕ (ನಾ). ಮೋಸ; ಕಪಟ: ಪುಸಿಗೆ ಪಿಸುಣ್ಸೆ ಪೋರಟಗೆ 
ಮಾಯೆಗೆ ಹಿಂಸೆಗೆ ಕೂಹಕಕ್ಕೆ ಬೇವಸಕೆ ಮರುಳ್ತನಕ್ಕೆ ಕಳವಿಂಗೆ 
(ಚಿಕವಿ. ೩-೧೫); ಆಹವದಿ ಖತಿಮಸಗಿದಂತೆಯು ಕೂಹಳದಿ ಪಾರ್ಥ 
ನನು ಮೂದಲಿಸಿದನು (ಕೋಗಯ. ೨೬-೩೭). [ಲ ಸಂ. ಕುಹಕ] 

ಕೂಹಾಕು (ಕ್ರಿ). ಕೂಗುಹಾಕು: ಇವರಾದರೂ ಜೊತೆಯಾದಾರು 
ಎನ್ನುವ ಚಿಗುರಾಸೆಯಿಂದ "ಓಯ್‌' ಎಂದು ಕೂಹಾಶಿದ್ದಕ್ಕೆ 
(ಹೊಸಕ್ತಿ. ೪೯). [ಕ್ಕೂ * ಹಾಕು (ಆ ಪಾಯ್ಯ್ಯ್ಯು)) 

ಕೂಹೆ (ನಾ). - ಕೂವೆ (?) : ವಾಯನ್ಯದ ಮೂಲೆಯಿಂದ ತೆಂಕಲಾಗಿ 
ಪೊಳಗೆರೆ ಕೂಹೆಯ ಕಾಲ ಹಾಕಿಕೊಂಡು ಪಡುನಲಾಗಿ ತಿರುಗಿದ್ದು 
(ಎಕ. 111, ತಿರುಮ. ೬೨-೧೯೯ ; 1612). [?] 

ಕೂಳ್‌ "ಕೂಲ್‌ ನೋ, 

ಕೊಳೆ, "ಕೂಲ? ನೋ. 

ಕೂಳೆತನ, ಖೂಳತನ (ನಾ). ದುರುಳತನ; ನೀಚತನ; ದುಷ್ಟತನ: 
ಈ ಕೀಳ್ಬಗೆಯ ಕೂಳತನವು ವಿಕ್ರಮರಾಯರ ಹೆಸರನುಚ್ಚರಿಸಿದನ 
ನೆಳಲ ಕನಸು ಗಂಡವರಿಂಗಂ ಬಾರೆದು (ಬೆಟ್ಟ ಆ. ೨೧೨-೧೯). 


ಕೂಳಪಾಳೆಯ 


ಖೂಳೆತನ: ಪಾಳಿಯಿಲ್ಲಡಿ ಸುನ್ಮುನಿಹುದಿದು ಖೂಳತನವಲ್ಲಾ 
(ಬಸಪು. ೨೬-೫೮) ; ಬಳಿಕ ಬಂದುದು ಖೂಳತನ ನಿನಗೆ (ಕುವ್ಕಾಕ. 
೫-೨೩) ; ಮೇಲುಪೋಗನು ನೋಡದೀ ಪರಿ ಖೂಳತನವನು ಮಾಡದಿರು 
(ನಿಭಾಗ. ೭-೧೦-೪೦). [ಕೂಳ್ಳ (೮ ಕೂಲ) + -ತನ] 
ಕೂಳೆಸಾಳೆಯ (ನಾ). ಆಹಾರ ಸಂಗ್ರಹಾಲಯ ; ಉಗ್ರಾಣ (?): | 5 
ಕೂಳಪಾಳೆಯದ ಸಂಗಡ ಕುದುರೆಯ ಮೇಲೆ ಕಾಲಕುಪ್ಪುಸ ಪಾಪೋಸು 
(ಕಂನವಿ. ೧೧-೩೪) ; ಖಾನಖಾನರಿಗೆಚ್ಚರ ಪೇಳಿ ಮುಂದಣ ಕೂಳಸಪಾಳೆ 
ಯಕೆ ಸಂದಿಸಿ ಕುದುರೆಯ ಕಾವಲ (ಕಂನವಿ. ೧೧-೧೦೦). 
(ಆ. ಕೂಟ ೬ ಪಾಳೆಯ) 
ಕೂಳಬಕ್ಕ, ಕೂಳಬಾಕ, ಕೂಳ್ಬಕ್ಳು (ನಾ). ಕೂಳಿಗೆ ಅತ್ಯಾಸೆ 10 
ಪಡುವವನು ; ಹೊಟ್ಟಿ ಬಾಕ : ಕೂಳಬಕ್ಕನ ಹಾಗೆ ಒಬ್ಬನೇ ಎಲ್ಲಾ 
ಬೇಡ ಹತ್ತಿದರೆ (ಮುಂಬಯಿ. ೫-೪೫). ಕೂಳಬಾಕ ; ಈ ಯುಗದಲ್ಲಿ | 
ಜನರು , .. ಕೂಳಬಾಳರೂ, ಕಾಮುಕರೂ ಆಗುವರು (ಭಾಮೃತ.೫೦೧). 
ಕೂಳ್ಬೆಕ್ಕ: ಕೂಳ್ಬಕ್ಕನು ಏಳೇಳು ಜನ್ಮಗಳಲ್ಲಿಯೂ ಸಹ ಬ್ರಹ್ಮಚಾರಿ! 
ಯಾಗಲಾರನು (ಬ್ರಹ್ಮಜೀ. ೧೨೭). 
ಕೂಳೆಜಾಕ "ಕೂಳಬಕ್ಕು' ನೋ. 
ಕೂಳಬಿಯ (ನಾ). ಆಹಾರದ ಸರಬರಾಜು, ವಿತರಣೆ (?): 
ಕಾಳಿಗನಿಕ್ಕುವ 'ಸತ್ರದ ಕೂಳಬಿಯಂ ಕಾಮಧೇನು ಚಿಂತಾಮಣಿ! 
ಸಲ್ಲಿಳೆಯ ಸವಮಿದ್ರ[ಮು)ಳಿದರ ಕೂಳಬಿಯಂ ಕೂಳಬಿಯಮ[ ದೇ) | 
ಬಿಯಮಡದೇಬಿಯಮೆನಿಕುಂ (ಸೌಇಇ. XX, ೩೧-೧೮ ; 1014). 20 
[< ಕೊಟ್‌ + ಬಿಯ (೮ ಬೀಯ್ಕ)] 
ಕೂಳಾಟಿ (ನಾ). ಮಕ್ಕಳು ಅಡಿಗೆ ಮಾಡಿ ಆಡುವ ಆಟ; ಆಟ್ಟು 
ಗೂಳಾಟ : ನನ್ನಕ್ಕ ತನ್ನ ಬದಿಯ ಗೆಳತಿಯರೊಡನೆ ಕೂಳಾಟವನ್ನ 
ಒದವಿಸೆನಗಿತ್ತ ಹಪ್ಪಳ ಹುರಿಯ ಅನ್ನ (ಕಎಪು. ೨೫-೬). 
[ಕೂಳ್‌ (೮ ಕೂಟ್‌,) + ಆಟ] 25 
ಕೂಳಿ "ಕೂಳ್ಳೆ' ನೋ. 
ಕೂಳು, (ಕ್ರಿ). ತಿವಿ; ಚುಚ್ಚು; ಇರಿ: ಪರಿದು ತರಕ 
ಮಾರಾಂತರಿಗೆ ಬಾಣವ ಕೂಳು ಹೋಮದ ಹರಿಗೆ ಹನ್ಯವ ಬೇಳು 
( ಅನಂರಾ. ೬-೨೨-೨೦). [ದೇ. ॥ ತಮಿ. ಮಲ. ಕುಳಿ] 
ಕೊಳ್ಳು "ಕೂಲ್‌ ನೋ. 90 
ಕೂಳುಗೇಡಿ (ನಾ). ಕೂಳು ದೊರೆಯದವನು; ಆಹಾರವನ್ನು 
ಪಡೆಯಲಾರದವನು : ಮೊಗಲರನ್ನು ದಿಕ್ಕಾಪಾಲಾಗಿ ಚದರಿಸಿ 
ಅವರನ್ನು ಕೂಳುಗೇಡಿ ನೀರುಗೇಡಿಗಳನ್ನು ಮಾಡಿದನು (ಹಿಂಮುಸ. ೫೫). 
[ಕೂಳುಗೇಡು + -ಇ್ಯ) 
ಕೂಳುಗೇಡು (ನಾ). ಆಹಾರ ದೊರೆಯದೆ ಹೋಗುವಿಕೆ; ಅನ್ನಕ್ಕೆ 35 
ಅಭಾವವಾದ ಸ್ಥಿತಿ. 
ಕೂಳುಗೇಡಾಗು - ಆಹಾರವಿಲ್ಲದಾಗು ; ಅನ್ನಕ್ಕೆ ಗತಿಯಿಲ್ಲ 
ದಾಗು: ಯಾರು ಜೇಲಿಗೆ ಹೋದರು, ಯಾರು ಗಡಿಪಾರಾದರು 
ಅವರೆ ಮಕ್ಕಳುಮರಿ ಕೂಳುಗೇಡಾಗಿವೆ (ಪ್ರೇಮಾಶ್ರ. ೧೯೭). 
[ಕೂಳ್ಳು (ಆ ಕೂಟ್‌,) + ಕೇಡು] 40 
ಕೊಳುಭಂಡ (ನಾ). ಕೂಳಿಗೆ ಮಾತ್ರ ಬದುಕಿರುವವನು; ಕೆಲಸ 
ಗೇಡಿ: ದುಡಿಯದ ಸೋಮಾರಿ ಕೂಳುಭಂಡರು ಹಾತಿದ್ದು ತಿನ್ನಬೇಕು 
(ಭಾರದ. ೪೬೩). [ಕೂಳ್ಳು (ಆ ಕೂಲ್‌) * ಭಂಡ] 
ಕೂಳುನ್ಯಾಧಿ (ನಾ) ಆಹಾರದ ಬೆಳೆ ಕಟಾವಿಗೆ ಬಂದ ಕಾಲದಲ್ಲಿ 
ಅದಕ್ಕೆ ತಗಲುವ ಒಂದು ರೋಗ: (ಎಸಮೈೆ. ೫೪, ೩೭). 45 
[ಕೂಳ್ಳು (ಆ ಕೂಲ್‌) * ವ್ಯಾಧಿ] 


(ಆ ಕೂಟ್‌, + ಬಕ್ಕ) 15 


೨೦.೨೪೫ 


ಕೂಳೊಡೆ 


ಕೊಳ್ಳೆ, ಕೂಣಿ, ಕೂಳಿ, ಗೂಳ್ಳಿ (ನಾ). ಮಾನು ಹಿಡಿಯುವ 
ಬುಟ್ಟಿ : “ಮುತ್ಸ್ಯ್ಯಾಧಾನಿ, ಕುವೇಣಿ? (ನಾಚರಾ. ಕ); ಫುಲ್ಲಂಡೆ ಬೆಳ್ಳಾ 
ರ್ಪಟಮೆರೆಬಲೆಗಳ್‌ ಸಾಳುವಂ ಕೂಳೆ ಗಾಳಂ (ಗಿರಿಕ. ೧೧೭೯); ಕೊಳೆ 
ಗಳ ಕುಡಿಮಾನವೋಲ್‌ ವಿಹಗಾಳಿ ಹುದುಗಿತು ನಡುಗಿದರು ವನಪಾಲಕರು 
(ಕುವ್ಯಾಅ. ೨೦-೨೩). ಕೊಣಿ: ಸಣ್ಣ ಕೂಣಿಗೆ ಕೈ ಹಾಕಲು ಮಾನು 
ಚೂರುಗಳನ್ನು ತಿನ್ನುತ್ತಿದ್ದ ಇಲಿಯೊಂ ದು ಕೈಮೇಲೆಯೇ ಹತ್ತಿ 
(ಕಾನೂರು. ೫೯); ಅವರು ಮಾನು ಹಿಡಿಯಲು ಹತ್ತು ಕೂಣಿ ಹಾಕಿಸಿದ್ದರು 
(ಗರಿಬಾ. ೯೪). ಕೊಳಿ: ಬಲೆಗೊಳಗಾಗೆ ಕೂಳಿಯಯಿಖಸಿತದ ಡಾವರೆಕ್ಸೆ 
ನಿಲ್ಲೆ (ಮಾರಿನ. ೩-೨೧೩); ತಡಿಕೆಗಳ ಬಲೆ ಗಾಣ ಕೂ [ಪಾಠಾಂ. ಗೂ]ಳಿ 
ಬಿಲು ಸರಳು ನಾಯ್‌ ಗಿಡುಗ ನೆರೆ ಮಡ್ಡಿ ಬೆಳ್ಳಾರ್ಪಟಿಂ(ಹಚಳಾ. ೫-೯); 
ಕೂಳಿಯ ತೀನಿ ತೀವೆವು ಕೊಳಬೆಗಳ ಬಾಣಾವಳಿಯ ತಡಿಕೆಯಲಿ 
ಹೊಯ್ವೆವು (ಕುವ್ಯಾಕ. ೨೨-೨೯); ಬಡಿಕೋಶೊ್ಟೊಕ್ಕಿನ ಮರ್ದು ಕೂಳಿ 
ಪದನಿಲ್‌ (ಯಾದವ. ೪-೫೮). ಗೊಳ್ಳಿ: ಗೂಳಿ ಹಾಕಿ ಮಾನು 
ಹಿಡಿಯುವ ಬೆಸ್ತರಿಗೆ (ಮರಮ. ೬೬). "ಗೂಡೆ' ಪರಾ. 
ಕೂಣಿಹಾಕು - ತಂತ್ರಹೂಡು : ತನ್ನ ಕೀಳು ಗೀಳಿನ ತೃಪ್ತಿಗೆ 
ಕೂಣಿಹಾಕಿಕೊಂಡು ಕುಳಿತಿದ್ದಾಳಲ್ಲವೆ? (ಮಲೆಮ. ೨೮೪). 
[ದೇ. ॥ ತಮಿ, ಕೂಡೈ, ಕೂಡು; ಮಲ, ಕೂಟ; ತುಳು. ಗೊಡೆ; 
ಕೊಡ, ಕೂಡೆ; ತೆಲು. ಗೂಡ] 
ಕೂಳ್ಳೆ ಕುಳೆ (ನಾ). ೧. ಪೈರನ್ನು ಕೊಯ್ದ ಬಳಿಕ ತಳದಲ್ಲಿ ಉಳಿ 
ಯುವ ಮೋಟು; ತುಂಡು ಕೋಲಿ: ಬೆಳಕಿನಲ್ಲಿ ದಾರಿ ನಡೆಯುತ್ತಿರು 
ವಾಗ ನನ್ನ ಕಾಲಿಗೆ ಕೂಳೆ ಹೊಕ್ಕಿತು (ಪ್ರವಾಇ. 1, ೪೧೩) ; ಹೊಲ 
ಗಳಲ್ಲಿ ಹಳೆಯ ವರ್ಷದ ಬೆಳೆಯ ಕೂಳೆಗಳು, ದೊಡ್ಡ ದೊಡ್ಡ ಮುಳ್ಳು 
ಗಳಂತೆ ಸಾಲುಸಾಲಾಗಿ ನಿಂತಿದ್ದೆವು (ದೂರಸ. ೧೧೬); ಕೊಳೆ ಕಿತ್ತು 
ನೆಲವನುಳುನೆವು (ಎಸೀಗೀ. ೮೧-೧೨). ೨. ಕೂಳೆಯ ಭಾಗದಲ್ಲಿ 
ಹುಟ್ಟಿದ ಹೊಸಮೊಳಕೆ: ಹುರಿದ ಬೀಜಗಣಂಗಳಂ ಬಿತ್ತಿಚೆಳೆದನಾ... 
ಒಗೆದ ಮರುಕೂಳೆಯೊಳ್‌ ತೆನೆಗಳಂ ಕೊಯ್ದುನು (ಡೆಬಪು. ೫೭-೨೬); 
ಆಚಾರ್ಯರಿಗೆ... ಗದ್ದೆದ ಕೆಳಗೆ ಮಾತ್ರ ಹೊಲದ ಕೂಳೆಯ ಹಾಗೆ 
ಸ್ವಲ್ಪಸ್ವಲ್ಪ ಬೆಳೆಯುತ್ತಿತ್ತು (ನಟಸಾ. ೩). ಕೆಳೆ: ೩. ನೆನೆ ಹಾಕಿದ 
ಕಾಳಿನಲ್ಲಿ ಹೊರಡುವ ಮೊಳಕೆ: ಬಿತ್ತಿ ಬೆಳೆದ ಅಥವಾ ಕುಳೆ ಒಡೆದೆ 
ಕಾಳು ಕಡ್ಡಿ ಮುಂತಾದವನ್ನು ತಿನ್ನದೆ... ಪವಿತ್ರ ಪದಾರ್ಥಗಳಿಂದ 
ವಾನಪ್ರಸ್ಥನು ಜೀನಿಸಬೇಕು(ಭಾಮೃತ.ಇ೫೮). [ದೇ.1ತವಿಂ. ಕೂಲಸ್ಕಿ] 
ಕೂಳೆ (ನಾ). ಕೀವು; ಕೊಳೆ: ಗಾಯಂ ಸಮನಿಸಿದೆಡೆಯಿಂದ ಕೂಳೆ 
ಸುರಿಗುಮವಶೈಂ (ಖಮದ. ೧೫-೧೮). [«- ಶಮಿ. ಕೂಲಕ್ಕಿ - ಕೆಸರು] 
ಕೂಳ್ಳೆ, ಖೂಳೆ (ನಾ). ಕೀಳು ಹೆಂಗುಸು; ದುಷ್ಟೆ : ಕುಪಿತಮತಿಗಳು 
ಕೂಳೆ '[ಪಾಕಾಂ. ಖೂಳೆ, ಖುಲ್ಲ] ಯರು ಕಳ್ಳೆಯರು (ಬಸಪು. ೪೦-೫೪); 
ಖೂಳೆ : ಖೂಳೆಯರ್ತಮತಮಗೆ ಮಾರಾಂತು ನಿಂದು (ಕೊಟ್ಟೂಬ. 
೯-೬). [ಕೂಳ್ಕ (ಆ ಕೂಲ) + -ನೃ] 
ಕೂಳೆಕಾಯಿ (ನಾ). ೧. ಬದನೆಗಿಡವ ನ್ನು ಕತ್ತರಿಸಿದ 
ಮೇಲೆ ಚಿಗಿತು ಬಿಡುವ ಕಾಯಿ: (೪). ೨. ಹೊಲಿಗೆಯ 
ಅಂಚು, ಕೊನೆ: (ಕಿ). [ಕೂಳೆ * ಕಾಯ್ಕಿ (ಆ ಕಾಯ್‌,)] 
ಕೂಳೆಗಿಡ (ನಾ). ಕೊಯ್ದ ಮೇಲೆ ಕೂಳೆಯಲ್ಲಿ ಚಿಗಿವ ಗಿಡ: (ಕಿ). 
[ಕೂಳ್ಳೆ + ಗಿಡ (« ಗಿಡು)) 
ಕೂಳೆಬೆಳೆ(ನಾ).ಕೂಳೆ ಚಿಗಿತು ಬರುವ ಬೆಳೆ: (8). [ಕೊಳ್ಳಿ * ಬೆಳ್ಳೆ] 
ಕೂಳೊಡೆ (ಕ್ರಿ). ಚಿಗುರು; ಮೊಳೆಯೊಡೆ : ಕುಡಿಕೆಯಲ್ಲಿ ಕುಸುರೆ 
ಕೂಳೊಡೆದು ಬಾಲರಿಗೋಗರವಾಯಿತ್ತು (ಮೋಳಿಮಾ. ೨೧೭-೭೭೧). 
[ಕೂಳ್ಳೆ + ಒಡೆ] 


ಕೂಳ್ಯರೆ 


ಕೂಳ್ಳೆರೆ (ನಾ). ಕೂಳಿನ ಕರೆ; ಅನ್ನದ ಕೂಗು: ಊಳಿಗವೊ 
ಕಾಳಗವೊ ಕೂಳ್ಳರೆಯೊ ಗೋಳ್ಯರೆಯೊ (ಮಂಕುಕ. ೨೪೯). 
[ಕೂಳ್‌ (ಆ ಕೂಟ್‌,) 4 ಕರ್ಕ) 
ಕೂಳ್ಳೆ (ನಾ). ಕೂಡುವಿಕೆ (?) : ಪೊಜಮಡಲೊಂದು ಕಾಯ್ದೆರಡು 
ಕೂಳ್ಳೆ ಮೊಗಂದೆಗೆಯಲ್ಯೆ ಮೂಜು ... ಪತ್ತಿವು ಪೋದ ನಲ್ಮೆಗಳ್‌ 
(ಮನ್ಮವಿ. ೮-೧೩). [ಆ ಕೂಡು, + -ಕೈ) 
ಕೂಳ್ಲೆಂಜಿ (ನಾ). ಅನ್ನದ ಗಂಜಿ: ಕೂಳ್ಳಂಜಿಗೊಂಡುದನೊಳ್ಳ ಕ್ಕಿ 
ವೋದುಡುಮನುಣ್ಣುದೆಂಬ ದುಃಪರ್ವಾಹಾರಮುಂ .,. . ಎಂಬ 
ಮೂಜನೆಯ ಶಿಕ್ಷಾವ್ರತದತಿಚಾರಮಕ್ಕುಂ (ಪಸಾರ. ೬೬೬-೧೪). 
[ಕೂಳ್‌ (೮ ಕೂಟ್‌,) + ಗಂಜಿ] 
ಕೂಳ್ಗುದಿ "ಕೂಲ್ಲುದ್ದಿ' ನೋ. 
ಕೂಳ್ಳು ದಿ "ಕೂಟ್ಲುದ್ಧಿ' ನೋ. 
ಕೊಳ್ಳು ದಿಗುದಿ (ಕ). ಅನ್ನ ಕುದಿಯುವಂತೆ ಕುದಿ; ಬಹಳವಾಗಿ 
ಕುದಿ: ಕುದಿದುರಿವ ಹುತ್ತಿ ನಲಿ ಕೊಳ್ಳುದಿಗುದಿಹ ಸರ್ಪಸ್ತೋಮ 
(ಕುವ್ಯಾಆ. ೨೦-೬೨) ; ಶರಧಿ ಕೂಳ್ಳುದಿಗುದಿದುದಟಿವೀಚರರ 
ಬಲ್ಲವರಾರು (ತೊರರಾ, ೬-೫೦-೧೮) ; ಕೂಳ್ಳುದಿಗುದಿದು ಗದಗದಿಸೆ 
ಜೀವನಂ (ಶ್ರೀರಾಮಾ. ೬೩೩-೧೧೮). 
[ಕೂಳ್ಳುದ್ಧಿ (ಆ ಕೂಟ್ಗುದ್ಧಿ) * ಕುದಿ] 
ಕೂಳ್ಳುದಿಗೊಳ್‌ "ಕೂಲ್ಲುದಿಗೊಳ್‌? ನೋ. 
ಕೂಳ್ಳೆಅ (ನಾ). ಒಂದು ಬಗೆಯ ತೆರಿಗೆ: ಮನೆದೆಜಿ ಬಿಟ. 
ಬೆಸಕೂಳ್ಳೆಟಕಿ ಮೊದಲಾಗೆ ಸರ್ವ್ವಮಾನ್ಯಮಾಗೆ ಬಿಟ್ಟರ್‌" (ಕಇ. 1, 
೮-೩೩ ; 1072). [ಕೊಳ್‌ ೪ + ತೆಜಕ್ಕಿ) 
ಕೂಳ್ಬಕ್ಕ "ಕೂಳಬಕ್ಕು' ನೋ. | 
ಕೂಳ್ಬಡಕ "ಕೂಲ್ಬಡಿಕ? ನೋ. 
ಕೂಳ್ಬೆಡಿಕ "ಕೂಬೃಡಿಕ' ನೋ. 
ಕೂಳ್ಬಡಿಕತನ (ನಾ). ಹೊಟ್ಟಿ ಬಾಕತನ; ಕೂಳ್ಬಕ್ಳತನ: (ಕಿ). 
[ಕೂಳ್ಬಡಿಕ (ಆ ಕೂಲ್ಪಡಿಕ) + -ತನ] 
ಕೊಳ್ಳಣಿಗೆ "ಕೂಟ್ವಣಿಗ' ನೋ, 
ಳೂಳ್ಬಣಿಗ "ಕೂಟ್ವಿಣಿಗ' ನೋ. 
ಕೊಳ್ಳುಗು (ಕ್ರಿ). ಆಹಾರ ಸೇರು; ಅನ್ನ 
ಸುಯ್ವ ಜಾನಿಸುವ ಕಂದುವ ಕುಂದುವ ... 
ಮಾತುಗೇಳದ (ಪುಸ್ಪಪು. ೧೯-೩೮). 
[ಕೂಳ್‌ (ಆ ಕೂಟ್‌,) 4 ಪುಗು) 
ಕೂಜಬ (ನಾ). ಹಾಳಾದವನು ; ದಿವಾಳಿಯಾದವನು : ಸಲುವ 
ಹಣಕೆ ಕೊಡಲಾಜದೆ ಕೂಣಬನಾಗಿ ಹೋದೆವುಯೆಂನಲಾಗಿ 
(ಎಕ, 111, ನಂಜನ, ೧೦೬-೯ ; 1652). [?] 
ಕೂಯಾಡು (ಕ್ರಿ). ಅದುಮು; ಒತ್ತು (?): ಜವದೂತರೆ ಜಡ್ಡಂ 
ಕೂಜರಾಡುವರಾ ಬಜಸಿಡಿಲಂ ಹಿಡಿದು ಮೆಜಕಿವಪ್ರರ್ಶಿಯಪ್ಪವನಂ 
ಜವಂಗೆ ಕುಡುವರ್‌ (ಸಾಇಇ. IX-i, ೩೯೧-೬; 1195). 
[ಕೂಲು, * ಆಡು] 
ಕೂಲಗೆ, ಕೂರಿಗೆ(ನಾ).೧. ಹೊಲಗಳಲ್ಲಿ ಬೀಜಬಿತ್ತುವಉಪಕರಣ: 
"ವಾಪಿ ಕೂಜಾಗೆ ಸಡ್ಲೆಯಡೆ ಯೆಕ್ಕು ೦ ೫ (ಮಂಗರಾ. ೧೦೯-೧) ; ಕುಡು 
ಗೋಲಂ ಕೊಜಬ್‌ಗೆಯಂ ... ಕೊಡಲಿಯನಾಯುಧ ಚಯಮಂ ಕುಡ 
ರೆಂತುಂ ಪೆಜರ್ಗೆ ಪಾಸಭೀತರ್‌ Ro ೫-೧೭); ಪೊಸ ಕೂರಿಗೆ 
ಮಡಕೆಗಳಂ ಕೆಸುಮಣ್ಮನೆ ಪೂಸಿ (ಆ ಟಮ. ೯-೨೮). ಕೂರಿಗೆ: 
೧. ಕೂರಿಗೆಯಿಂದ ನೆಲ್ಲು ಬಿತ್ತುವುದು ಉತ್ತ ಮವು (ಕೃಷಿಪ್ರ. ೫೯). 


ಸೇರು: ಚಿಂತಿಪ 
ಕೂಳ್ವುಗದಾಪ್ತರ 


೨೦.೨೬ 


ಕೋರಿ 


೨. ಹೊಲವನ್ನು ಅಳೆಯುವ ಒಂದು ಅಳತೆ. ಐ ನಾಲ್ಕು ಎಕರೆ 
ಯಿಂದ ಎಂಟು ಎಕರೆಯವರೆಗೆ ಇರಬಹುದು: ಒಂದು ಕೂರಿಗೆ 
ಯಿಂದ ಪೊಂದುದಿನದಲ್ಲಿ ಬಿತ್ತುವಷ್ಟು ಭೂಮಿಗೆ ಕೂರಿಗೆಯೆನ್ನು ವರು 
(ಕಭಾಗೆ. ೨೯೧); ಒಂದು ಕೂರಿಗೆಗೆ ಸುಮಾರು ನಾಲ್ಕು ಎಕರೆಯಾಗುತ್ತದೆ 
5 (ಕೃಷಿಪ್ರ. ೧೫೦). [?) 
ಕೂಜಂಗೆಗೊಳಗ (ನಾ). ಬಿತ್ತುವ ಕೂರಿಗೆಯ ಬಟ್ಟಲು: ನಡುಜಿಟ್ಟ 
ದಿಂದಿತ್ತ ಕೆಳಗಿರ್ದು ಹಬ್ಬುಗೆ ಕೆಡು ವಂತೆ ಕೀಹಿ ದಂಡಜೊಳು 
ಕುಡಿಯರು ಬಿತ್ತುವ ಕೂಣಿಗೆಗೊಳಗದಂತೊಡರಿಸಬೇಕೆಂದು ಬಗೆದ 
(ಭರಚ. ೭೧-೧೩). [ಕೂಆಃಗೆ + ಕೊಳಗ] 
10| ಕೂಅಿಕಿತಕುಂಟೆ (ನಾ). ಒಂದು ಊರಿನ ಹೆಸರು. P ಈಗಿನ 
ಧಾರವಾಡ ಜಿಲ್ಲೆಯ ಕುರ್ತುಕೋಟಿ: ಏತೇಷಾಂ ಸಪ್ತಮ (ಸಪ್ತ) 
ಗ್ರಾಮ (ಮಾಣಾಂ) ಮಧ್ಯ್ಮಸ್ಥಿತೇ ಶ್ರೀ ಕೂಜಕಿತಕುಣ್ಣೆಗ್ರಾಮ (ಮೇ) 
ಹ ತಸ್ಯ... ಅದೇಯಂ ದತ್ತಂ (ಇಆ. ೪11, ೨೨೦-೪೫ ; 656). 
"ಕುಅಶಕುಂಟಿ? ಪರಾ. [ಕೂತ + ಕುಂಟ] 
151 ಕೂಜ್ಕು, ಕೂರ್ಕು (ನಾ). ಪಾಲು; ಅಂಶ. "ಕೂಜುಗೊಳ್‌? ಪರಾ. 
ಕೂರು: (8). [ದೇ.1 ಶಮಿ. ಮಲ. ಕೂರುಮ್ಮು; ತೆಲು. ಕೂರು] 
ಕೊಲ್ಲು (ನಾ). ತಾಳಭೇದ; ನಾದ; ತಾನ (?); ಮೋಹರಂಗಳ 
ಕಾಣಿಸಿ ಎಣಿಪ ಪಂಚಾಕ್ಷರಿಯ ಮಾಳ್ಕೆಯಿಂ ತದ್ದಿತೋ ರಿಜವೆಂಬ 
ಕೂಟಕಿಂದೆ ನಂದಿ ಮದ್ದಳೆಯ ದಾಂಧಣನೆಂದು ಶಬ್ದಮಂ ಕೈದೋಣಕಿ 
(ಚೇರಮ. ೧೦-೩೫). [?) 
ಕೂಹಯುಗೊಳ್‌ (ಕ್ರಿ). ೧. ತುರುಕಿಕೊ; ಗಿಡಿದುಕೊ: ಸಿಡಿಖಂಡಂ 
ಗೊಂಡುಗಿಬಗಿದಿಡಿದಿಡಿದೆಡೆವಿಡದೆ ಕೂಜುಗೊಳ್ತರ್‌ ಬಾಯೊಳ್‌ 
(ಸುಕುಮಾ. ೧೧-೪೨) ; ಕಟ್ಟುವಡೆದಂತೆಯುಂ ಕಾಸಿ ಬೆಚ್ಚಂತೆಯುಂ 
ಕೊಆ್‌ದು ಕೋ ದಂತೆಯುಂ ಕೂಜುಗೊಂಡಂತೆಯುಂ ಆಗೆದು 
ನಟ್ಟಿಂತೆಯುಂ (ಚಿಕವಂ. ೯೦-೧೯). ೨. ಕತ್ತರಿಸು; ಭಾಗಮಾಡು : 
ಸಾಜಕಿದೆನು ಬೇಡಕಟ ಫಲವನು ಕೂಜುಗೊಳದಿರು ಕೇಳು ಹೇಳುವೆ 
ತೋಜುವೀ ದೈವದ ಮಹತ್ವವನೆಂದನತಿ ಕಾಯ (ತೊರರಾ. ೬-೩೪-೮). 
[ಕೂಲ 4 ಕೊಳ್‌) 
ಕೂಲ್‌, ಕೂರಿ, ಕೊಕ್ಕೆ ಕೊಟ್ಸ್‌, (ನಾ). ೧. ಕೊಳಕಾದ ಬಟ್ಟಿ ; 
ಮಲಿನ ವಸ್ತ್ರ: ಮುರಿದು ಬಿರ್ದ್ವ ಪೆಣಕ್ಕಂ ಸೂಜಕಿವೋದ ಚಂಡಳ್ಯಂ 
ಎತ್ತಿದ ನೆತ್ತರ ಕೂಜಕೆಗಂ ಪಟ್ಟಿಪಾಳಕ್ಕಂ ಪಾಯ್ದಬಲಿಗಂ ಮೋಕೆ 
ಯೆಂಬ ಶಬ್ದಕ್ಕಂ ಸಮೆಯ ಧರ್ಮಕ್ಕೆ ಕೂಡಿದ ಸಂಘಾತಕ್ಕಂ ಮಾಡಿದ 
ಬೈಬಸ್ಥೆಗೆಂ ತಪ್ಪುವರಲ್ಲರು (ಎಕ, ೪11, ಶಿಕಾರಿ. ೧೧೮-೫೨; 1054) ; 
ತೋಣಸುಗುಮೆಮುಗೆ ತೋರ್ಸೀ ಕೂ[ಪಾಕಾಂ. ಕೋ _ಣಕಿಯ 
ದೇವಕಿಯ ತನಯನಿಂದಂ ನೆತ್ತರ್ಗಾಜುವ ಕಂಸನ ನೆತ್ತರ ಕೂಲ್‌ 
ಯನಿದು ತಪ್ಪಿದಂದು ನಿನಗುಂ ಮಗಳೇ (ಅರ್ಥನೇ. ೭-೯). ೨. ಕೊಳ 
ಕಾದ ಬಟ್ಟಿಗಳಲ್ಲಿ ಹುಟ್ಟಿಕೊಳ್ಳುವ ಒಂದು ಜಾತಿಯ ಕ್ರಿಮಿ 
*"ವಚನಾಶ್ರಯಂ ಕೂಟಕಿಯಕ್ಕು” (ಮಂಗರಾ. ೪೯-೧೪) ; ಶಯ್ಯಾತಳ 
ಡೊಳ" ಮಂದನಿ ಸರ್ಪಿಣಿಯೆಂಬುಬೊಂದು ಯೂಕಮಿರ್ಪದು 
ಆ ಕೂಆಕಿಯಿರ್ದ ಠಾನಿಗೆ [ಪಾಕಾಂ. ಪೇನಿರ್ಪುದು ಅಲ್ಲಿಗೆ] ಡುಂಡುಕ 
ನೆಂಬ 'ತಿಗುಣೆ ಬಂದು (ಪಂಚತಂ. ೧೨೩-೧೧). ಕೊರೆ: ೨. ಕೂರೆಗೆ 
ತಿಗುಣೆಗೆ ದೊರ ಹೋಗುವುದೇಕೆ ಇದ್ದಾವು ನಿಮ್ಮ ಬಟ್ಟಿ ಯೊಳು 
(ಇಂಚಾಸ, ೭೯-೮೧); ದರಿದ್ರಕ್ಕೆ ಮೈಯೆಲ್ಲಾ ಕೂರೆ (ಗಾದ). ಕೊರೈ : 
೧. ಆರು ಮಾರುದ್ದ ಕರೆಗಳ ಕೋಡು (ಜನಗೀ. ೮೫). ಕೋಕ: 
೧. "ಉಡುಗೊಟ?' ಪರಾ. 
(ಜೀ. ॥ ತಮಿ, 'ಕೂಜಕ್ಕಿ ; 


20 


30 


; ಮಲ. ಕೂಜ ; ಶುಳು, ಕುರೆ ಎ ಕೊಳಕು) 


8 ಇ ಇ೧ 


ಕೂಲ್‌, 


ಕೂಲ್‌, ಕೂಳ್‌, ಕೂಳ್ಳು, ಕೂಟು (ನಾ). ೧. ಅನ್ನ; ಓಗರ ;| 
ಹದನ: “ಓಗರದಲ್ಲಿ ಕೂಟ್‌' ” (ಶಬ್ದಮಂ, ೧೧೩೬); ವೀಡಿಲ್ಲಾ ದುದು 
ಕೂಟ್‌ಲ್ಲಾದುದು (ಎ. XIV, ೧೯೧-೩೦; 725) ; ಉಪಾಧ್ಯಾ | 
ಕಟಮೆಯ ಕೂಟುಂ ತುಪ್ಪಮಂ (ವಡ್ಡಾರಾ. ೬೯-೧೩) ; ಏರುರನೆಂಬೀ| 
ತೊಟ್ಟುಟ್ಟಯ ಮನೆಯೆ ಕೂಟ? ನುಡಿಯಿಸೆ ನುಡಿದೈ (ಪಂಪಭಾ. ೯-೫೮). |5 
ಕುದಿವ ಕೂಟಂತೆ ಕುದಿದು (ಧರ್ಮಾ ಮೃ. ೩-೩೫). ಕೊಳ್‌ :| 
೧. ಕುಲಹೀನನೋರ್ವವಂ ಮೆಯ್ಕೆ ಟ್ಟು ಕೂಳಿ ಪುಟ್ಟ ದಲೆವೆತ್ತು 
(ಪದ್ಮರಾ. ೪-೪೦). ಸೊರ್ಕಿನಿಂ ಕೂಳ್ಳೆ ಬಂದಾನಗಮಿರ್ಪರ್‌ (ವೀರವಿ. 
೧೦-೬). ಕೂಳು : ೧. ಧರೆಯ ಕೌರವರಾಳುತಿಹರಿಂದವರ ಹಂಗಿನ 
ಕೂಳಿನಲಿ ಬೆಂದೊಡಲ ಹೊರೆವವರು (ಸಂಭಪ. ೨೦-೩೦) ; ನೀಲಮೇಘ (10 
ಶ್ಯಾಮ ನಿನ್ನಾಳೆಂಬವರಿಗೆ ಕೂಳು ಹುಟ್ಟದೆ ಹೋಯಿತು (ಪರಂದ, 
೧-೧೬೧-೧೨) ; ನಾಳೆ ಸುಜ್ಞಾನ ಸುಖವನುಣಬಹುದಿಂದು ಕೂಳಸುಖ 
ವನು ನೋಡೆಂದ (ಭರಚ. ೧೦-೪೫). ೨. (ಹೀನಾರ್ಥದಲ್ಲಿ) ಆಹಾರ: 
ಎಲವೋ ಕುನ್ನಿ ಕೂಳಿದೆ ತಿನ್ನು Hs (ಕುವ್ಯಾಆ. ೧೦-೩೦); ನಮ್ಮ | 
ಮನೆಯ ಕೂಳಿನಲ್ಲಿ ಬಿದ್ದಿದ್ದಾನೆ (ರೂಢಿ). ಕೊಯಿ : ೧. ಅರಸರಾಳ್ವ 15 
ಬನ್ಹಾನ್ನಾ ೯ಯಳಗ್ಗೆ ೯ ಸೊಲ್ಲಗೆ ಕಿಬೂಳ್ಳೆ ಕೂಲುವುಣ x ೫ xx | 
ಕುಡುವೊರ್‌ (ಎಕ. ೫೪1, ತುಮಕೂ, 907) ; [ಗದ್ಯಾ Jn] 
ಸಹಣಿ ಇಟ] xx ಕೂಟು x ಕುಪ್ರಮಾನನೊನ್ನು! 
(Ana. ೫-1, 965). | 
(ದೇ. ॥ ತಮಿ. ಮಲ, ಕೂರ್‌ ; ತುಳು. ಕೂರು, ಕೂಳು; 
ಕೊಡ. ಕೂಳಿ; ತೆಲು. ಕೂಡು. / ಸಂ, ಕೂರ] 


೮೧-೧೧ ; 


೪೦-೧೩ ; 
20 


ಕೊಲಸ್ಕ್‌ (ಗು). ೧. ಕ್ರೂರವಾದ ; ನಿರ್ದಯವಾದ ; ದುಷ್ಟವಾದ. 


*ಕೂಟ್ಛಮ್ಮಿ' ಪರಾ. ೨. ಬಿಸಿಯಾದ. &. ಹರಿತವಾದ; 
ಮೊನಚಾದ : (ಕಿ). . [೮ ಸಂ. ಕ್ರೂರ] 

ಕೊಟಿ, ಕೂಳ್ಳ, ಖೂಳ, ಖೂಲಟ (ನಾ). ಮೂರ್ಬ; ಎಗ್ಗೆ; ಅಲ್ಪ; |25 
ನೀಚ: *ಕೂಟಿಂ ಐ ಎಗ್ಗಂ (ಶಮದ. ಪಂ. ೧); *ಕೂಲನೆಂದುಂ 
ಕಿಜುಕುಳನೆಂದುಂ ಅಲ್ಬಂ (ಕಶಸಾ. ೧೮-೩೬೪) ; ಕೂಟಿಂ ಕೊಆಚಾಡೆ 
ನೀನೊಂದಾಡುವುದೇ (ರಾಮಾಶ್ವ.೨೫-೨೩). ಕೂಳೆ: ಶಾಪದಗೃರ ಶಠರ 
ಕೂಳರೆ ಕುತರ್ಕಿಗಳ. . . ದುರ್ಬೊೋಧಕೆಲೆ ಭೂಪಾಲ ನೀನಿಂತು ಮರು 
ಳಪ್ಪರೇ (ಪದ್ಮರಾ. ೫-೧೨) ; ಕೇಳಿದೊಡೇನೊ ಕೇಳದೊಡೇನೊ ಮನ; 
ಗೊಂಡು ಕೂಳರದಚಕಿನೇನು ಸಿದ್ಧಿ (ನೇಮಿಸಂ. ೧-೩೧). ಖೂಳೆ: 
ಖೂಳನೆಂಬೆನೆ ನೀ ಸಮಸ್ತಕಳಾಳೀ ನಿಪುಣನು (ಕುಷ್ಕಾಕ. ೫-೨೧); 
ಕಾಳನೆಣಿಸಿದೆ ಖೂಳ ಹೋಗೆಂದ (ತೊರರಾ. ೩-೭-೩೬) ; ಕೇಳಿದುತ್ತರಂ 
ಬೇಳಲಾಜದೆ ಮೊಗಂಬೆಮರ್ದು ಕಂಗೆಟ್ಟೂಳ್ವ ಖೂಳ ಕುಕವಿಯ ಕಾನ್ಶ 
ದಂತಲ್ಲ (ಚೆಬಪು. ಖೂಟಿ: ಖೂಟ, ನಾಟ, 
(ಕಬ್ದುನು. ೧೪೦ ಪ್ರಯೋ). "ಖುಲ್ಲ' ಪರಾ. (ಆ ಸಂ. ಕ್ಸುಲ್ಲ) 

ಕೂಬವುಬು್‌ (ನಾ). ಅನ್ನದ ಅಗುಳು : “ಕೂಟವುಟಲ್ಲಿಯುಂ ಹಾಲು 
ಧಾನ್ಯದಲ್ಲಿಯುಂ ಪುಲಾಕವೆಂಬುದು * (ಹಲಾಯು. ೧೩೮-೪೦). 

[ಕೂಲ್‌ + ಅವುರ್‌] 

ಕೂಟು "ಕೂಟ? ನೋ. 

ಕೂಲ್ಕಮ್ಮಿ (ನಾ). ಕ್ರೂರವಾದ ಕೆಲಸಮಾಡುವವನು; ಕ್ರೂರ 
ಕರ್ಮಿ: “ಕ್ರೂರಕರ್ಮಿ - ಕೂಟ್ಕವ್ಮಿ ೫ (ಕಮದ. ೨೮೯ ಪ್ರಯೋ). 

[ಕೂಲ್‌ + ಕಮ್ಮಿ |] 
ಕೂಟ್ಯುದಿಗೊಳ್‌ "ಕೂಟ್ಲುದಿಗೊಳ್‌ ' ನೋ. | 


೧-೩೫). 


ಕೂಲ್ಲಟ್ಟಿ (ನಾ). ಅನ್ನನೀರು ನೀಡುವ ಕಟ್ಟಿ; ಜಗಲಿ: ನೀರ್ಗಂಡಿ, |45 


ಸಭ ಕೂಬ್ಗಟ್ಟಿ (ಶಬ್ದಾನು. ೯೦ ಪ್ರಯೋ). (ಕೂಲ್‌, + ಕಟ್ಟೈ] 


೨೦.೨೭ 


ಬೋಟ |35 


40 


ಕೂಬ್ವಡೆ 


ಕೂಯ್ಸದ್ದಿ ಕೂಳ್ಳುದ್ಧಿ (ಕ್ರಿ). ಅನ್ನ ಕುದಿಯುವಂತೆ ಕುದಿ: 
ಲವಣಾಂಬುರಾಶಿ ಕುಕ್ಕು ಟಗುದಿವಲ್ಲಿ ಕೂಯ್ಲ್ಸಿದಿಯೆ ಮೇಗೆ 
ಸಿಡಿಲ್ಲಗುಳಂತೆ (ಸಂಸಭಾ. ೧೧-೧೫೬). ಕೂಳ್ಗೆದಿ: ಕೂಳ್ಳುದಿದ 
ನೇಳಂಬುಧಿಗಳೇ ನೆಂಬೆನು ಮಹಾದ್ಭುತವ (ನಿಭಾಗ. ೬-೮-೪). 
"ಬೇಗುದಿ? ಪರಾ [ಕೂಲ್‌] + ಕುದಿ] 
ಕೊಮಬ್ಲುದ್ದಿ, ಕೂಳುದ್ಧಿ (ನಾ). ಅನ್ನ ಕುದಿವಂತೆ ಕುದಿಯುವಿಕೆ; 
ಒಳಗೊಳಗೆ ಕುದಿಯುವಿಕೆ. "ಕೂಟ್ಸುದಿಗೊಳ್‌' ಪರಾ. 
ಕೂಳು ದ್ದಿ. "ಕೂಳ್ಗುದಿಗುದಿ' ಪರಾ. [ಎ ಕೂಲ್ಲುದಿ] 
ಕೂಲ್ಲುದಿಗೊಳ್‌, ಕೂಳ್ಳುದಿಗೊಳ್‌, ಕೂಟ್ಯುದಿಗೊಳ್‌ (ಕ್ರಿ). 
೧. ಅನ್ನ ಕುದಿವಂತೆ ಕುದಿ; ಕತಕತ ಕುದಿ. ೨. (ಆಲಂ) ತಳ 
ಮಳಿಸು; ಪರಿತಪಿಸು; ಸಂಕಟಿಸಡು: ಜಲಚರ ಜೀವರಾಶಿಗಳಿಲ್ಲ 
ವಸುಂಗೊಳೆ ಗೋಳುಂಡೆಗೊಳೆ ಕೂಲ್ಗುದಿಗೊಳೆ ಮಹೋತ್ತುಂಗ ಸಿಂಹ 
ನಾದಂಗೆಯ್ಯೆ (ಗದಾಯು. ೭-೨೧ ವ); ಶೋಕ ವಿಹ್ವಲದಿಂ, ಕೂಲ್ಲುದಿ 
ಗೊಂಡುದಾ ಕುರುಕುಲಕ್ಷ್ಟ್ಮಾಪಾಲನಂಶಃಪುರೆಂ (ಗದಾಯು. ೧೦-೧೩). 
ಕೂಳ್ಳುದಿಗೊಳ್‌ : ೨. ತಲೆವಾಗಿರ್ದ ಪರವೆಯರಂ ಕಂಡು 
ನಂಬಿಯಣ್ಣನ ಕರಣಂ ಕೂಳ್ಳುದಿ [ಪಾಠಾಂ. ಕೊಳ್ಳುದಿ, ಕೋಳ್ಳುದಿ, 
ಗಳೊಗ್ಗಡಿ, ಕೊಗ್ಗುದಿ]ಗೊಂಡು (ನಂಬರ. ea ಕರಣನೆಲ್ಲಂ 
ನೊಂದು ಬೆಂದು ಕೂ[ಪಾಕಾಂ. ಕೋ]ಳ್ಳುದಿಗೊಂಡುದಿನ್ನಾಡಿ ತೋಣ 
ಲೇಕೆ (ಹಚಕಾ. ೮-೪); ಜಯಮಾಗದೆ ಸೋಲ್ತು ಕುವರನೊಳ್ಳೂಳ್ಳುದಿ 
ಗೊಂಡಿರದೊಂದು ಕುಹಕಮಂ ಚಿಂತಿಸಿದರ್‌ (ವೃಷವಿ. ೩೪-೭೩). 
ಕೂಬ್ಯುದಿಗೊಳ್‌ : ೨. ನಿನ್ನಾಣಶಿಗಬಲೆ ಮಲುಗಿದಳಿಲ್ಲ... 
ಕೂಲ್ಫದಿಗೊಂಡಳಿಲ್ಲ (ರಾಮಾಶ್ವ. ೩೮-೧೦). [ಕೊಲ್ಲುದ್ದಿ * ಕೊಳ್‌] 
ಕೂಬಿಕ್ನೀರ್‌ (ನಾ). ಅನ್ನ ಮತ್ತು ನೀರು: ಶತ್ರುಹನ ಸಾಯಿರ 
ಸಾಯಿರ ಲೆಕ್ಕದಿನಿವಿರಿದು ಪಡೆಗರಣ್ಮಕಂ ಕೂಲ್ಲ(ರಿತ್ತು ಸಮ್ಮಾನಿಸಿದನೆ 
(ರಾಮಾಶ್ವ. ೧೧೫-೨೪). [ಕೂಟ್‌, + ನೀರ್‌] 
ಕೂಬ್ಪಡೆ "ಕೂಟ್ವಜೆ' ನೋ. 
ಕೂಬ್ಬಡಿಕ, ಕೂಳ್ಬಡಕ, ಕೂಳ್ಳಡಿಕ (ನಾ). ೧. ಹೊಟ್ಟಿಬಾಕ ; 
ತಿನ್ನಾಳಿ. ೨. ಹೊಟ್ಟೆಬಾಕತನ: ಪೊಂಗಿಲ್ಬಂಡುಗ ಜೋಳದಿಂದೆರ 
ವನುಂ ಚಾಮುಂಡಿಯುಂ ಬೊಮ್ಮನುಂ ಪೊಂಗೊಂಡೀ ಪರೆಕಳ್ಳಿ ಪೋದರು 
ಬಸುರ್ಗಿಲ್ಲಾಗಿ ಮೇಣ್ಸತ್ತರುಂ ಪೊಂಗಿಪ್ಪಾತನ ಕೇಳ್ದು ಕೂಬ್ಬಡಿಕ 
[ಪಾಲಾಂ. ಕೂಟ್ವಡಕ]ದಿಂ ಮೇಣ್ಬಂದರುಂ ಮೂಢಲೋಕಂಗಳ್ತಮ್ಮ 
ಕುತತ್ವಮೆಂದಜಕಿಯರಾರೇನೆಂದಡಂ ನಂಬುವರ್‌' (ಶ್ರಾವಕಾ. ೧೦೭-೧೨ ; 
ಶಾಸ್ತ್ರ ಸಾರ. ಕಿ). ಕೊಳ್ಳಡಕ: ೧. ಲೋಕದಲ್ಲಿ ಕೂಳ್ಬಡಕನೆಂಬ ನಿಂದೆಗೆ 
ಅಪಕೀರ್ತಿಗೆ ಗಣಪನು (ಬ್ರಹ್ಮಜೀ, ೨೨೫). ಕೂಳ್ಬ ಡಿಕ: 
"ಕೊಳ್ಳಡಿಕತನ' ಪ [ಕೊಟ್‌ 4 ಬಡ] 
Me (ನಾ). Wk ಬರ; ದುರ್ಭಿಕ್ಷ: ಪುಸಿವಂತುಂ ಮುಳಿ 
ವಂತು ಮಾಡಿದುಣಿಸಿಂ ನೀಮಿಂತಬ್ಬ ನೋಡಲೈ ಕೂಲ್ಚಸವೇಂ ಕೊಳ್ಳಿರೆ 
ನಿಮ್ಮ ಕೂಟನೆನುತುಂ (ಬಂಹರಿ. ೯-೨೯). [ಕೂಟ್‌, * ಪಸವು) 
| ಕೂಟ್‌್ಕಿಗೆ (ನಾ). ಕ್ರೂರವಾದ ಮೃಗ —ಪ್ರಾಣಿ: ಬೇಡರಂ ಕಂಡು 
ಬೆರ್ಚುನೆ ಬಾಲೆ ತನ್ನೊಡನೆ ಬೇಡ ಬರುದು ಉಟಚಟ್ಕಕ್ಕಿಗಂಗಳಿರ್ದಪು 
ನೆಂದು ಬೇಡಲ್‌ (ಶ್ರೀರಾಮ. ೩೭-೧೫). [ಕೂಲ ಇ ಮಿಗ] 
ಕೂಬ್ವಡೆ, ಕೂಲ್ಪಡೆ (ಕ್ರಿ). ಆಹಾರವನ್ನು ದೊರಕಿಸು, ಪಡೆ: 
ಕೂಲ್ಹಡೆಯದನಂತೆ ಬಂಬಲ್ಬಾಡುತ್ತುಂ (ಧ ಮಾ ಮೃ. 
ಆವುಪಾಯದೊಳಮೊಡಲ್ಲಿ ಕೂಟ್ವಡೆದು ಜೀವಿಫುದೊಂದೆ ವಿಧೇಯಂ 
(ವರ್ಧಪು. ೩-೧೨). ಕೂಬ್ಬಿಡೆ: ಕೂಲ್ಬಡೆಯದ ತಿರಿಕರಂತೆ ಗಿಡಿಗಿಡಿ 
ಜಂತ್ರಮಾಗಿ (ಧರ್ಮಾಮೃ. [ಕೂರ + ಪಡೆ] 
128 


೧-೧೪೪); 


6-೫0). 


ಕೂಬ್ಚಣಿಗ 


ಕೂಬ್ಪಣಿಗ, ಕೂಳ್ಬಣಿಗ, ಕೂಳ್ವಣಿಗ (ನಾ). ಜ ಕೂಬ್ಬಡಿಕ : 
*“ಕೂಟ್ವಿಣಿಗನೆಂದು ತಿನಾಳಿ ೫ (ಕಶಸಾ. ೧೮-೩೫೮) ; ವಣಿಗ ಪ್ರತ್ಮಯಕೆ 
-ಕೂಟ್ವಿಣಿಗಂ ಮತ್ತೆ ಕೆಲವಜಕೊಳುಂಟು - ಲಂಚವಣಿಗಂ ಸಾಲವಣಿಗಂ 
(ಕಮದ. ೨೦೬ ಪ್ರಯೋ). ಕೂಳ್ಬೆಣಿಗೆ: “ನಿರಿದುಂಬವಂಗೆ 
ಕೂಳ್ಬಣಿಗನೆಂದೊಪ್ಪುವುದು? (ಕಶರ ೨೬), ಶೂಳ್ಬೆಣಿಗ: 
*ಅನ್ನಾದಂ ಇ ಕೂಳ್ಳಣಿಗಂ? (ಕಾಶಕೃ. ೧೬೨). [ಕೋಟ್‌ + -ವಣಿಗ] 


5 


ಕೃ 


ಕಂತೆ 


ಕೃಂತ (ನಾ). -೧. ಕೃಂತನ. "ಕರ್ಮಕೃಂತ ಪರಾ, ೨. ತುಂಡು 
ಮಾಡುವ ಸಾಧನ; ಕತ್ತರಿಸುವ ಸಲಕರಣೆ: ಇದು ಭವಪಾಶವರಿವ 
ಕತ್ತರಿ ಮತ್ತಿದು ಭವಲತೆಗೊಯ್ವ ಕೈಂತ (ಮೋಳಿಪು. ೩-೧೬೧). [ಸಂ.] 

ಕೃಂತನ (ನಾ). ತುಂಡುಮಾಡುವುದು ; ಕತ್ತರಿಸುವುದು: *ಅರಿ- 
ಕೃಂತನೇ * (ಶಮಧಾ). [Xo.] 3 

ಸೈಕ (ನಾ). ಗಂಟಲು ; ತಾಳಿಗೆ. [ಸಂ.] 

ಕೃಕಣ (ನಾ). ಪಕ್ಷಿಗಳಲ್ಲಿ ಒಂದು ಬಗೆ; ಕಬ್ಬಕ್ಕಿ : *ಕೃಕಣಃ, 
ಕೃಕರಃ - ಈ ೨ ಕಬ್ಬಕ್ಕಿ ಹೆಸರು, ಕಕ್ಕರವಕ್ಕಿ; ಕಾಡುಕೊಕ್ಳರೆ, 
ಕಾಡುಬಕ * (ಸಿದ್ಧಾಂತಿ. ೧೩೯). [xe.] 

ಕೃಕರ (ನಾ). ೧.೬ ಕೃಕಣ: ಕೃಕರ ಕರೇಟು ಕುಕ್ಕುಟಿ ಕಪೋತ | 
ಕಿಕೀದಿವಿ ಕುಕ್ಕುಭಾಳಿಯಿಂ RR ವಿರಾಜಿಕುಮುನ್ನತಂ ವನಂ 
(ಹಮ್ಮಾರ. ೪-೭೨). ೨. ದೇಹದ ಪಂಚವಾಯುಗಳಲ್ಲೊಂದು; 
ಪಚನ ಕ್ರಿಯೆಗೆ ನೆರವಾಗುವ ಹಾಗು ಕಣ್ಣಿನ ರೆಪ್ಪೆಗಳನ್ನು 
ಮುಚ್ಚಲೂ ತೆರೆಯಲೂ ಸಹಾಯಕವಾಗುವ ವಾಯು: *ಆಲಿಗಳ 
ಮುಚ್ಚಿ ತೆರೆಯುವುದು ಕೃಕರಮಕ್ಕೂ* (ಮಂಗರಾ. ೧೬-೧೩);|15 
ಸುಷುಮ್ನ ನಾಳದಲ್ಲಿ ಕೃಕರವಾಯು ಹಸ್ತದಲ್ಲಿ ದೇವದತ್ತ ವಾಯು 
(ಚನ್ನವ, ೬೬-೧೩); ಕೂರ್ಮುವಾಯುಪಿಗಾ ನಿಮಾಲನ ಧರ್ಮವಾದಿಯ 
ದಾದವವುಗಳ* ಸಮ್ಮತಿಸುವವೀ ಕೃಕರಕೆಯು ಕ್ಷುತ್ತ£ತ] ಧರ್ಮ 
ವಪ್ಪಿಹುದೂ (ಗಗತಾ. ೯-೬೪). [ಸೆಂ.] 

ಕೃಕಲ (ನಾ). ಇ ಕೃಕರ: ಹಸಿವು ರೂಪು ಕ್ರಿಯೆಯಂ ಮಾಡುವುದರಿಂದ |20 
ಕೃಕಲ ಸಂಚ್ಛೆಯನ್ನೂ ವಿಜೃಂಭಣರೂಪಕ್ರಿಯೆಯಂ ಮಾಡುವುದರಿಂದ 
ಜೀವದತ್ತ ಸಂಜ್ಞೆಯನ್ನೂ . , . ಪಡೆದುಕೊಂಡಿರುವುದು 
(ಮುಮುಕ್ಷು. ೩). [ಸಂ.] 

ಕೃಕಲಾಸ (ನಾ). ಹೆಂಟಿಗೊದ್ದ; ಓತಿಕೇತ; ಸರಟಿ: “ಸರಟಃ, 
ಕೃಕಲಾಸಃ - ಈ ೨ ಓತಿ? (ಹಲಾ ಯು. ೩೯-೮೧); ನೃಗೆನು ತನಗೆ 
ಈ ಕೃಕಲಾಸ ಜನ್ಮವು ಬಂದ ಕತೆಯನ್ನೆಲ್ಲಾ ವಿವರಿಸಿ... ಹೊರಟು 
ಹೋದನು (ಸುಧಾ. ೫೬). (ಸೆಂ. 

ಕೈಕವಾಕ (ನಾ). ಎ ಕೃಕವಾಕು : ಸೂಕರನಹನಂತ್ಯದಿ ಸುರೆಯಿಂ 
ಕೃಕವಾಕನಹನು ಸಂತತ ಗರ್ವಿಸಿದವ (ಯೋಗಾಂವಿ. ೧-೪೭). 30 

[ಆ ಸಂ. ಕೃಕವಾಕು] 


25 


೨೦.೨೮ 


ಕೂಟಸತ್ತೀಡು 


ಕೂಲಕ್ಕೀಡು (ಕ್ರಿ). ಆಹಾರವನ್ನು ಬೇಡು ; ಅನ್ನವನ್ನು ಯಾಚಿಸು: 
ಕಾಳೆಗಕ್ಕೆ ಬಂದ ಬೂತಿನಂತೆ ಕೂಲ್ವೇಟ್ಬ ಬಾರಿಕೆನಂತೆ 
ದಂಡುನೇಟ್ಸರಸಿನಂತೆ ತೂಗಿಬಿಡುವ ನಾಯಕನಂತೆ ಕಲಹಂಮಾಲ್ಬ 
ಕೊಂಡೆಯನಂತೆ ... ಕಳಕಳಿಸಿನಕ್ಕು ಮನದೊಳ್‌ ರಾಜ್ಯಕ್ಕೆ ಪೇಸಿ 
(ಧರ್ಮಾಮೃ. ೯-೨೩). 
[ಕೂರ್ಮ್‌ + ಬೇಡು] 


ಕೃಚ್ಛ 

ಕೈಕವಾಕು (ನಾ). ೧. ಕೋಳಿ; ಕುಕ್ಕುಟ: *ಕೃಕವಾಕುಃ, 
ತಾಮ್ರ ಚೂಡಃ, ಕುಕ್ಕು ಟಃ, ಚರಣಾಯುಧಃ- ಈ೪ ಕೋಟಾ” 
(ಹಲಾಯು. ೪೧-೯೪) ; ಪೊಡೆಯೆ ಕೃಕವಾಕು ನಿನದಂ ಬಿಡದುಣ್ಮುತಿರಲೈ 
ಕೆಯ್ಮ ಬಾಳ್‌ ಬೀಟ್ತರೆ (ಯ ಶೊ ಚ. ೩-೨೬). ೨. ನವಿಲು. 
೩. ಓತಿಕೇತ; ಸರಟ, ೪. ಒಂದು ಬಗೆಯ ಗಿಡ; ನೇತ್ರಿ: 
ಆ ಕೃಕವಾಕು [ಪಾಕಾಂ. ತು] ಮಸ್ತಕಂ ನೇತ್ರಿಯೆನೆ ಚವ್ಮವಕ್ಕು? 
(ಮೆಂಗರಾ. ೪೨-೩೮). [ಸಂ.3 

ಕೃಕಾಟಕ "ಕೃಕಾಟಕೆ' ನೋ. 

ಕೃಕಾಟಕೆ, ಕೃಕಾಟಿಕ (ನಾ). ಕುತ್ತಿಗೆಯ ಹಿಂಭಾಗ ; ಹೆಕ್ಕತ್ತು : 
“ ಅವಟು ಕೃಕಾಟಕೆ ಘಾಟಾಹ್ವಯವದಕ್ಕುಂ * (ವಸ್ತಾಕೋ. ೭೦-೧೮). 
ಕೃಕಾಟಕ : *ಕೃಕಾಟ [ಪಾಠಾಂ. ಟಿ]ಕಂ ಹೆಡಕೆನಿಕ್ಕುಗಿ 
(ಮಂಗರಾ. ೯೭-೧೩). (ಸಂ. ಕೃಕಾಟಕಾ] 

ಕೃಚ್ಛ (ಗು). ೧. ಕಷ್ಟಕರವಾದ ;. ನೋಯಿಸುವ. (ನಾ). 
೨. ಪ್ರಯಾಸ; ಶ್ರಮ: ಗಹನಂ ಕಷ್ಟಂ ಸಘೋರಮಂತದು 
ಕೃಚ್ಛ ೦ (ವಸ್ತುಕೋ. ೧೧೩-೧೪). ಖೇಚರೆರಾಜಂಗೆ ಕೃಚ್ಛಾ ಸಾಧ್ಯ 
ಕೃಮಿನರಿರ್ವರೆ ಅಪಾರಭುಜಾಯಮಾನರ್‌ (ಕಾಂತಿಪು. ೨-೭೭ ವ). 
೩. ಅಪಾಯ; ಗಂಡಾಂತರ; ವಿಪತ್ತು. ೪. ದುಃಖ; ನೋವು: 
*ಸೀಡಾ, , .. ಕೃಚ್ಛ ೦, ಆಭೀಲಂ-೯ ಸಾಮಾನ್ಯವಾಗಿ ದುಃಖದ 
ಹೆಸರುಗಳು” (ಸಿದ್ಧಾಂತಿ. ೬೮). ೫. ಆಹಾರ ಸೇವನೆಯಲ್ಲಿರುವ 
ಒಂದು ಬಗೆಯ ವ್ರತ: ಕೃಚ್ಛಾತಿಕೃಡ್ಛ) ಚಾಂದ್ರಾಯಣ 
ಸಾಂತಪನಾದಿ ಮಹಾ ಶಪಂಗಳಿಂ ತಪ್ತರಾಗಿ (ಸಂಚತಂ. ೧೧೮-೧೫) ; 
ಕೃಚ್ಛಾ ದಿ ತಪಸಿನ ಫಲವು ಜ್ಯೋತಿಸ್ಟೋಮ ಯಾಗಫಲ , , . 
ಭಾರತದೊಳೊಂದಕ್ಷರವ ಕೇಳ್ದರಿಗೆ (ಕುವ್ಮಾಆ. ೧-೨೦) ; ದುಶ್ಚರಗಳೆನಿ 
ಸಿರ್ಪ ಬಹುವಿಧ ಕೃಚ್ಛ ಚಾಂದ್ರಾಯಣಗಳೆಂಬ ಮಹೋಚ್ಛ ಯದ 
ಪಂಚಾಗ್ನಿ ಮಧ್ಯದಿ (ಅಮೃತ. ೨-೩೯). ೬. (ಆಲಂ) (ಪಾಪದ 
ಪರಿಹಾರಕ್ಕಾಗಿ ದಾನ ಕೊಡುವ) ಪ್ರಾಯಶ್ಚಿತ್ತ ಧನ, ದಕ್ಷಿಣೆ: 
ಪುರೋಹಿತರಿಗೆ ಎರಡಾಣೆ ನಾಲ್ಕಾಣೆ ಕೃಚ್ಛ್ರ ಕೊಟ್ಟು 

(ನಮ್ಮೂರ. ೨೫). ೭. [ವೈದ್ಯ] ಮೂತ್ರ ತಡೆಯುವಿಕೆ; ಒಂದು 

ಬಗೆಯ ಮೂತ್ರರೋಗ : ಗೃಹಣಿ, ಕೃಡ್ಛ_, ಶ್ವಾಸ, ಖಾಸ, ಭಗಂದರ 

ಮುಂತಾದ ಸಮಸ್ತ್ರರೋಗವೂ ಮಾಣ್ಗುಂ (ಸಕವೈ. ೩೪೧). [ಸಂ.] 


ಕೈಚ್ಛ ಜೀವನ 

ಕೃಚ್ಛ್ರಜೀನನ (ನಾ). ಕಷ್ಟದ ಬದುಕು: *ಕ್ಷಜಿ- ಕೃಚ್ಛ ಜೀವನೇ, 
ಕನ್ನದ ಬಾಳ್ವೆಯೊಳ್‌ * (ಕಾಶಕೃ. ೨೬೨). [ಕೃಚ್ಛ) ಜೆ "ವನ 

ಕೃಚ್ಛ ” ಮೂತ್ರ ಪುರೀಷತ್ವ (ನಾ). ಮಲಮೂತ್ರ 'ಬಿಸರ್ಜನೆಯಾಗು 
ಮಗ ಸೋವಾಗುವುದು, "ತೊಂದರೆಯಾಗುವುದು. (ಸೆಂ. 

ಕೃಚ್ಛ_ಸಾಧನೆ (ನಾ). ಪ್ರಯಾಸದ ಸಾಧನೆ: ಕೃಚ್ಛ )ಸಾಧನೆಯನ್ನೆೇ 
ಲಾಭವೆಂದು ಭಾವಿಸಿ ಕೊನೆಗೆ ಆತ್ಮಹತ್ಯೆ ಗೆ ಸ ನಿಲ್ಲಬೇಕಾಗುತ್ತದೆ 
(ನಿಬಂಧ. 11, ೨೭೪). (ಕೃಚ್ಛ + ಸಾಧನೆ] 

ಕೃತ (ಗು). ೧. ಮಾಡಿದ; ನೆರವೇರಿಸಿದ; ಮುಗಿಸಿದ: ಕ್ಷಿತಿಯೊಳಬುಜ 
ಮೃಣಾಳಕೋಸುಗ ಕೃತ ತಟಾಕನನೊಡೆದವೊಲು (ಕುವ್ಯಾಕ. ೧೭-೨೦), 
ರತ್ನ ಕೃತ ಕೃತಕ ಖದ್ಕೋತ ಸಂಕುಲಮಯಂ ಚಾಮಾಕರಾಲಂಕೃತಂ 
ಲತಾಭವನಮಂ ಪೊಕ್ಕು (ಶ್ರೀರಾಮಾ. ೨೦-೫೩೩). (ನಾ). ೨. ನಾಲ್ಕು 
ಯುಗಗಳಲ್ಲಿ ಮೊದಲನೆಯದು : ಪಸರಿಸಿ ಪರ್ಬ್ಬಿ ಗೊಂದಳಿಸಿ ನಿಂದ 
ತಮಸ್ತಮಮಂ ತೆರಳ್ಹಿ ಬಂದೊಸೆವಿನನೇಜುವಂತುದಯ ಪರ್ಬ್ಬತಮಂ 
ಕಲಿಕಾಲದೇೇಳ್ಸೆ ಯ ೦ ದೆಸೆಗಿಡೆ ತೊಳಿ ತಾಳ್ವಿ ಕೃತ ಲಕ್ಷ್ಮಿಯ 
ನೊರ ಸಿನ ತೆಳುಪುಗಳು ಜಗಕ್ಕೆ ಸೆದಿರೆ ಸಿಂಘವಿಸ್ಟರಮನೇಅಕದನಾ 


ಜಯಸಿಂಘ ವಲ್ಲಭಂ (ಎಕ. ೪1], ಶಿಕಾರಿ. ೧೨೫-೧೫; 1019). ೩. ಧನ್ಯ 


ನಾದವನು ; ಪುಣ್ಯವಂತ : ಕಂದನಾಡುವ ಬಾಲಲೀಲೆಯಂ ನೋಡಿ 
ತೊದೆಲೊಂದಿದಿನಿವಾತನುಆಕಿಕೇಳ್ಸು . . . ಪಂಚೇಂದ್ರಿಯ ಪ್ರೀತಿಯಂ 
ಪಡೆವರಿನ್ನಾವ ಕೃತರೊ (ಜೈಮಿಭಾ. ೧೮-೨೦). ೪, ಯಮ : (ಕಿ). 
೫. ಮಾಡಿದ ಉಪಕಾರ; ಅನುಗ್ರಹ. ೬, ಸಾಕಾಗುವಷ್ಟು ; 
ಪರ್ಯಾಪ್ತವಾದುದು: *ಕೃತಮೆಂಬುದು ಪರ್ಯಾಪ್ತಂ" (ವಸ್ತು ಕೋ. 
೧೩೯-೧೨೬); *ಯುಗಂ ಸನನಂ ತಾಂ ಕಡೆಗಂಡ ಕಾರ್ಯ ಕೃತ ಶಬ್ದಂ? 
(ನಾನಾರ. ೧೦೪). "ಕೃತಜ್ಞ ಪರಾ. 
ಕೃತಮಣಕಿ ಎ ಮ ಉಪಕಾರವನ್ನು ನೆನೆ, ಸ್ಮರಿಸು: 
ಬಾರ್ಕೆಗೆಟ್ಟ ಕೃ ತಮಜಟಕಯದೆ ಮಾಯದ ನನ್ನೀಪೊಡಲಂ ಬಲಿಸಿದುದರ್ಕೇ 
ಜೋಕು ನೆವಮುಸಿರ್ದಪ್ಪೆ ೦ (ಕಾದಂಪೂ. ೯೩೫). [ಸಂ.] 
ಕೃತಕ (ಗು). ೧. ಸ್ವಾಭಾವಿಕವಲ್ಲದ ; ಮಾಡಿದ ; ನಿರ್ಮಿಸಿದ : 
ಕಳಧೌತ ಸುರತ್ನ ಕೃತಕಭಿತ್ತಿ ಸ್ತಂಭೋಜ್ವಳ ಮುಕ್ತಿಕಾವಿತಾನಂ 
ಥಳಥಳಿಪುವು (ಜಗವಿ. ೨-೨೪) ; ಕೂಗಿದುದೇಕೀ ಕೃತಕತಾಮ್ರಚೂಡಂ 
(ಯಶೋಚ. ೩-೨೭). ೨. ಕಪಟದ; ಮೋಸದ; ಕೃತ್ರಿಮವಾದ : 
ಅಂಧನೃಪಂ ತನ್ನಯ(ಜ]ನದೊಳ್‌ ಕೆಲನಜಂಯೆ ಕೃತಕ ಶೋಕಂಗೆಯ್ದಂ 
(ಪಂಪಭಾ. (ನಾ). ೩. ಕಪಟ; ಮೋಸ: ಪತಿಯಂ 
ವಂಚಿಸಲೆ ನಿಜ `ಕೃತಕದಿಂ ಫಾ ಒಳಪೊಯ್ವೀ ದುರ್ವ್ರೃತೆಯರ್‌ 
(ಎಕ.೪111, ನಗರ. ೪೭-೯೧; 1062); ನಿನ್ನ ಮಡದಿಗಿರಲೆಂದರೆ ಮಡದಿಯ 
ಕೃತಕ ಬೇಜಕಿ (ಬಸವ. ೨೦೧). ೪. ನಿರ್ಮಾಣ; ರಚನೆ: ನಯನಾ 
ನಂದದ ಕಾಣ್ಮೊದಲ್‌ ಹೃದಯರಾಗಕ್ಕಾಗರಂ ಕಾಮತೃಪ್ತಿಯ ನವ್ಯಾಭಿ 
ನೆಯಾಂಗಮೆಂಬ ಕೃತಕಂ ಕೈಗೊಳಿನಂ ರತ್ನಮಾಲೆಯಂ . . . ಕೈಗೈದು 
(ಅನಂಪು.೬-೫೨). ೫, ಮೋಸಗಾರ; ವಂಚಕ: ಎನ್ನುತದ ಬಿತ್ತಿದರು 
ಕೃತಕರು ಮನಕೆ ಬಂದಂತೆ (ಬಿಜ್ಜಪು. ೧೦೯-೮೪). ೬. ಒಂದು ಬಗೆಯ 
ಉಪ್ಪು; ಬಿ ಡುಲವಣ; ವಿಡಲವಣ: *ಬಿಡುಲವಣಮದು 
ಕೃ[ಜಾರಾಂ. ಫೃ] ಕಕಮೆನಿಸಿಕ್ಕು'' (ಮಂಗರಾ. ೪೩-೪೧). [ಸಂ.] 
ಕೃತಕಗಿರಿ (ನಾ). - ಕೃತಕನಗ: ಕನಕಕೃತಕಗಿರಿಗಳಿಂ ಫಳಪ್ರಕೀರ್ಣ 
ತರುಗಳಿಂ (ಪಂಪಭಾ. ೧-೫೮). [ಕೃತಕ + ಗಿರಿ] 
ಕೃತಕದ್ವಿಜ (ನಾ). ಕಬಟಿ ಬ್ರಾಹ್ಮಣ: ಜೀವತತ್ವ ವಿಷಯದೊಳ್‌ 
: ಕೃತಕದ್ವಿಜಂ ಚಾರ್ವಾಕ ಮತಾವಲಂಬಿಯಾಗಿ (ಶಾಂಕಿಪು. ೮-೧೨೬ ವ). 
[ಕೃತಕ - ದ್ವಿಜ] 


೩-೮). 


೨೦೨೯ 


ಶೈತಕಶಾಸನ 


ಕೈತಕನಗ (ನಾ). ಕೃತ್ರಿಮವಾದ ಪರ್ವತ; ಕ್ರೀಡೆಗೋಸ್ಕರ 
ಶಿಲೆ ಮೊದಲಾದುವುಗಳಿಂದ ರಚಿತವಾದ ಬೆಟ್ಟಿ: ಬಳ್ಳಿ 
ತೊವಲ್ಲೆಲೆನಳ್ಳಿ ನಗಂ ಕೃತಕನಗೆಂ ಪಲಸು ಬಕ್ಕೆ ವಲಸಾ ಬನದೊಳ 
(ಜಗವಿ. ೨-೧೪). [ಕೃತಕ * ನಗ್ಯ] 

5 |ಕೈತಕನಾಣ್ಯ (ನಾ). ೧. “(ಆಟಗಳಲ್ಲಿ ಉಪಯೋಗಿಸುವ, ಲೋಹ, 
ದಂತ ಮೊದಲಾದವುಗಳಿಂದ ಮಾಡಿದ ಸಾ. ದುಂಡಾಗಿರುವ) ಎಣಿಕೆಯ 
ಕಾಯಿ? (೦೦೦೧೮. ಇಂಕನಿ). ೨. ಕೃತ್ರಿಮವಾದ ನಾಣ್ಯ; ಖೋಟಾ 
ನಾಣ್ಯ. [ಕೃತಕ + ನಾಣ್ಮ] 

ಕೃತಕನಿದ್ರೆ (ನಾ). ತೋರಿಕೆಯ ನಿದ್ದೆ; ಕಳ್ಳನಿದ್ದೆ : ನಾನು ನೋಡಿ 
ದಾಗ ಅವನು ಕೃತಕನಿದ್ರೆ ಮಾಡುತ್ತಿದ್ದನು (ರೂಢಿ). (ಕೃತಕ + ನಿದ್ರೆ] 

ಕೃತಕಪುತ್ರ (ನಾ). ಮಗನೆಂದು ಸ್ಟೀಕರಿಸಲ್ಪಟ್ಟಿ ವನು; ದತ್ತುಮಗ: 
ಆತನ ಪುರೋಹಿತಂ ಶಕ್ತಿಷೇಣನೆಂಬೊಂಗಮಟವಿಶ್ರೀಗಂ ಸತ್ಯದೇವ 
ನೆಂಬೊಂ ಕೃತಕಪುತ್ರನಾದೊಂ (ಚಾವುಂಪು. ೫೬-೧೨). 

[ಕೃತಕ * ಪುತ್ರ] 

ಕೃತಕಪ್ರಣಯ (ನಾ). ತೋರಿಕೆಯ ಪ್ರೀತಿ; ನಟನೆಯ ಪ್ರೇಮ: 

ಭೃತಕಂ ಸ್ರಿ (ಸುಕುಮಾ, ೭-೨೮ ವ). 
[ಕೃತಕ + ಪ್ರಣಯ] 

ಕೃತಕರೂಪು (ನಾ). ಕೃತ್ರಿಮವಾದ ರೂಪು; ಮಣ್ಣು, ಕಲ್ಲು 
ಮೊದಲಾದುವುಗಳಿಂದ "ಮಾಡಿದ ಆಕೃತಿ; ಗೊಂಬೆ: ಗೌ ಸುಗಳಿದ 
ತಾಪಸಿಗೆ ಗೂಳಿಗೆ ಬಿಸಜನಯನೆಗೆ ಕೃ ಕಕ ೂಪಿನಗೊಳು ಜೀನವನಿತ್ತು 
ಮೆಟಕೆದನು (ಬಸಪು. ೩೨ ಸೂಚನೆ). [ಕೃತಕ + ರೂಪು] 

ಕೃತಕರೇಷ್ಮೆ (ನಾ). ಕೃತ್ರಿಮವಾದ ರೇಷ್ಮೆ: ರೆಯಾನ್‌ ನಾರು- 
ಜನಜನಿತವಾಗಿ ಇದನ್ನು: ಕೃತ ಕರೆ ನ್ಮೆ, ಎಂದು ಕರೆಯುವರು 
(ಗೃಹವಿ. ೬೯). [ಕೃತಕ + ರೇಷ್ಮೆ] 
ಕೃತಕರ್ಮ (ನಾ). ೧. ಮಾಡಬೇಕಾದ ಕೆಲಸವನ್ನು ಮಾಡಿದವನು; 

ಕರ್ತವ್ಯವನ್ನು ನೆರನೇರಿಸಿದವನು. ೨. ಕಾರ್ಯಚತುರೆ; 
ಸಮರ್ಥ; ನಿಪುಣ: *ಕೃತಕರ್ಮಂ ಕೋವಿದಂ... ಜಾಣಂ? 
(ವಸ್ತು ಕೋ. ೯೯-೫) ; “ಚತುರಂ ಪ್ರವೀಣಂ ಕುಶಲಂ , . . ಕೃತಕರ್ಮ 
ನೆಂದೆನಲು ಕೃತಹಸ್ತನೆನಲು ನಿಷ್ಣಾತೆಂ? (ಮಂಗರಾ. ೬೬-೩). 
[ಸಂ. ಕೃತಕರ್ಮನ್‌] 
ಕೃ ತೆಕೆಲ್ಪ (ನಾ). ಕ್ಕ ಕೃತಯುಗ : ಇದು ಕೃತಕಲ್ಪಜನ ನಿಲಯಂ... 
ES ಘನಪುಣು ಸಂಪದ ನಿಕೇತನಮೆಂದಿನವೊಬ್ಬ ನನು 
ಸಲಿ ನೀರಕೇಶವಪುರೂ (ಎಕ. ೪1, ಶಿಕಾರಿ. ೧೨೩-೫೫; 1158). 
(ಕೃತ 4 ಕಲ್ಪ] 
35| ಕೃತೆಕವಾರ್ತೆ (ನಾ). ಕಪಟದ ವರ್ತಮಾನ; ಸುಳ್ಳುಸುದ್ದಿ : 
| ಸೂತರೈದಿದೆರಿವರ ಸೂಜಕಿಯ ಕೈತವಕಿಗರು ಕೃತಕವಾರ್ತಾಭೀತ ಪುರಜನ 
ಮುಖದ ದುಗುಡದ ದಡ್ಡಿಗಳನುಗಿದು (ಕುವ್ಯಾಸ. ೧-೨). 
[ಕೃತಕ 4 ವಾರ್ತೆ] 
ಕೃತಕನಿಷಾದ (ನಾ). ೧. ತೋರಿಕೆಯ ದುಃಖ. ೨. ದುಃಖಗೊಂಡವ 
| ನಂತೆ ನಟಿಸುವವನು: ಈ ಮೃದು ಹೃದಯನಪ್ಪ ಸಂಜೀವಕನಂ 
| ಭೇದಿಸುವುದಾವಗಹನಮೆಂದು ಕೃತಕವಿಷಾದಂ ದೀನವದನನಾಗಿ ಬಂದು 
|  (ಪಂಚತಂ. ೧೩೨-೧೫). [ಕೃತಕ + ವಿಷಾದ] 
'ಕೃತಕಶಾಸನ (ನಾ). ಕೃತ್ರಿಮವಾದ ಶಾಸನ; ಸುಳ್ಳುಶಾಸನ: 
| ರಾಯಿಸರು ಕೃತಕಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು 
ಅವಿನೀತನನ್ನು ಜಬ ಶತಮಾನಕ್ಕೆ ಒಯ್ದಿದ್ದಾರೆ (ಕರ್ಣೂಅ. ೧೩೬). 
[ಕೃತಕ 4 ಶಾಸನ] 


0 


— 


೭ 


40 


45 


ಕೃತಕಶೈಲ 


ಕೃತಕಶೈಲ (ನಾ). ಎ ಕೃತಕನಗ ಉಜ್ವಳರತ್ನಾರ್ಚಿರಲಂಕೃತಂ 
ಕೃತಕಶೈಲಂ (ಜಗವಿ. ೨-೨); ಪಂಚಬಾಣಕ್ಕೆ ತಕ್ಕ ಕುಸುಮಶರಮಂ 
ಬೆಸರೆಯಾಗದ ಮಲ್ಲಿ ನಲ್ಲರಿಗಳಿಲ್ಲ ಹರಿಸುತಂಗೆ ಗಿರಿದುರ್ಗಮಾಗಿ 
ಪಾಳಿಸದ ಕೃತಕಶೈಲಮಿಲ್ಲ (ಪುಷ್ಪಪು: ೯-೨೧ ವ). 
[ಕೃತಕ + ಶೈಲ] ಕ 
ಕೃತಕಸರಸಿ (ನಾ). ಕೃತಕ ಸರೋವರ; ಮಾಯಾತಟಾಕ : 
ಲಲನೆಯರ ಹೃದಯದವೋಲೀಕ್ರಿಸೆ ನೆಲೆಯನೀಯದ ಕೃತಕಸರಸಿಯ 
ಸುಲಭತೆಗೆ ಸಹದೇವನಣ್ಮನು ಸೋತು ನಡೆತಂದ (ಕುವ್ಯಾಅ. ೨೩-೧೬). 
[ಕೃತಕ + ಸರಸ್ಕಿ) 
ಕೃತಕಾಚಲ, ಕೃತಕಾಚಳ (ನಾ). - ಕೃತಕನಗ: “ಕೃತಕಾಚಲಕ್ಕಂ 
ಲೋಕದೊಳಂ ಗತಕವೆಟ್ಟುಮೆಂಬರು? (ಕವಿಕಂ.೨೪೭); ಆಜಸುವರ್ಬನ 
ದೊಳ್‌ ಕೃತಕಾಚಲಂಗಳಂ (ಮಲ್ಲಿಪು. ೨-೩೫). ಕೃತಕಾಚಳ: 
ಅಲ್ಲಿಯ ಕೃತಕಾಚಳದ ಮೇಗಣ ಗಣನಾತೀತ ಕನನ್ಮಣಿಗಣಸಂಗತ 
ತುಂಗ ಶೃಂಗದ (ಶಾಂತಿ. ೯-೭೭ ವ). [ಕೃತಕ * ಆಚಲ] 
ಕೃತಕಾಚಳ "ಕೃತಕಾಚಲ' ನೋ. 
ಕೃತಕಾದ್ರಿ (ನಾ). - ಕೃತಕನಗ : ಅರಮರಸಂ ಕೃತಕಾದ್ರಿಯೊಳರಮರ 
ಮನೆಯೊಳಗೆ . . . ಎಂದುಂ ನಿಲ್ವಂ (ಕವಿರಾ. ೧-೯೭). 
[ಕೃತಳ + ಆದ್ರಿ) 
ಕೃತಕಾಮ (ನಾ). ಆಸೆಯನ್ನು ಪೂರೈಸಿಕೊಂಡವನು : ಕೃತಕಾನು 


15 


ಕೆಲ್ಲರಾದೊಡೆ ಕೃ ತ್ಯವುಳಿಯದೊ ಡೆ ಕಛೆಮುಗಿವುದಲ ಜಗಕೆ |26 
(ಮಂಕುಕ. ೮೫೭). [ಕೃತ 4 ಕಾಮ] 

ಕೃತಕ (ನಾ). ಕಪಟ; ಮೋಸಗಾರ: ಖುತ್ವಕೃತ್ವಂ - ಕೃತಕ - 
ಗದಕಿ (ಶಮದ. ೨೬೮ ಪ್ರಯೋ). (ಸಂ. ಕೃತಕಿನ್‌] 


ಕೃತಕೃತ್ಯ (ನಾ). ಮಾಡತಕ್ಕ ಕೆಲಸವನ್ನು ಮಾಡಿದವನು ; 
ಉದ್ದೇಶವನ್ನು ನೆರವೇರಿಸಿದವನು; ಕೃತಾರ್ಥನಾದವನು : 
ಅತಿಶಯ ಧವಳೋರ್ವಿ ಪ್ರೋದಿತಾಳಂಕೃತಿನುತಿ[ಯೆ]ನಿರಂತರಪ್ರತೀತಂ 
ಶ್ರುತಿಯುವತಿ ಕೃತೋಪಚಾರ ಸಾರಸತ್ವ ಗುಣದಿಂದೆ ಕೃತಕೃತ್ಯಮಕ್ಕುಂ | 

ಕುರುಪತ್ಕೂರು ಕಿರೀಟಭಂಗಮಂ ಪಡೆದು 

ತ್ಮ ಕೃತಕೃತ್ಯ ನೆನಿಸದೆ ಸತ್ಯಾಶ್ರಯವೆಸರ್ಗೆ ಮುಯ್ಯ್ಯನಾಂಪನೆ 
ಭೀಮಂ (ಗದಾಯು. ೧-೬೪). [ಕೃತ * ಕೃತ್ಯ) 

ಕೃತಕೃತ್ಯತೆ (ನಾ). ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿ! 
ಸಿರುವಿಕೆ; ಕೃತಾರ್ಥನಾಗಿರುವಿಕೆ: ಇಂದು ಪಯೋಜಜಂಗೆ ಕೃತ | 
ಕೃತೃತೆ ಸಾರ್ದುದು (ಚಂದ್ರಪು. ೬-೭೯); ಪೋಲೀಸಿನನನೊಬ್ಬನು 
ಕೃತಕೃತ್ಮತೆಯಿಂದ ಶಾಂತಚಿತ್ತನಂತೆ... ಬರುತ್ತಿದ್ದನು (ಪಿಶಾಪ. ೪). 

[ಸಂ. ಕೃತಕೃತ್ಯತಾ] 

ಕೈತಗೇಡಿ (ನಾ). - ಕೃತಫ್ನು: ಕೃತಗೇಡಿಗುಚಿತವನೇನ ಮಾಡುವ 
ನೆಂದನಾ ಕರ್ಣ (ಕುವ್ಯಾಕ. ೯-೧೫). [ಕೃತ + ಕೇಡಿ] 

ಕೃತಷ್ನು (ನಾ). ಮಾಡಿದ ಉಪಕಾರವನ್ನು ನೆನೆಯದವನು; 
ಉಪಕಾರಗೇಡಿ : *ಕೃತಘ್ನಂ ಕೃತನಾಶಿ?? (ನಸ್ತುಕೋ. ೧೦೧-೨೧) ; 
ಶ್ರುತಹೀನರಂತೆ ಕೆಮ್ಮನೆ ಕೃತಫ್ಲರಾದಂದು ನಮಗಿಹಂ ಪರಮುಂಟೀ 
(ಸುಕುಮಾ. ೨-೬೭) ; ದಳಿತ ಮರ್ಯಾದನ ಕೃತಫ್ನನ ಭರ್ತೃನಿಂದಕನ 
(ಕುವ್ಯಾದ್ರೋ. ೮-೩೮). [ಸಂ.] 

ಕೃತಘ್ಲುತೆ (ನಾ). ಮಾಡಿದ ಉಪಕಾರವನ್ನು ನೆನೆಯದಿರುವುದು ; 
ಉಪಕಾರಗೇಡಿತನ: ರಾಯನೆನ್ನನು ನೆಚ್ಚಿ ಹೊರೆದನು ಸಾಯಲಳುಕು 
ವೆನೇ ಸುಡೇತಣದೀಯಿಳೆಯ ಬಾಳಿಕೆ ಕೃತಫ್ನುತೆ[ನಾರಾಂ. ರಿ]ಗೆಲ್ಲಿ 
ಗತಿಯೆಂದ (ಕುವ್ಯಾಉ. ೧೦-೩೨). (ಸಂ. ಕೃತಫ್ಲ ತಾ] 


25 


(ಕವಿರಾ, ೧-೧೪೮); 
ಜಗತು 
30 


155 


45 


೨೦೩೦ 


40 


ಕೃತಯುಗ 


ಕೃತಫ್ಪುಭಾವ (ನಾ). ೧.೫ ಕೃತಫ್ನುತೆ. ೨. ಕೃತಯುಗವನ್ನು 

ಕೊನೆಗಾಣಿಸುವಿಕೆ. ೧, ೨: ಕೃತಫ್ನಭಾವಂ ತ್ರೇತಾಪ್ರವೇಶದೊಳಿ 
» ಜನಂಗಳೊಳಿಲ್ಲ (ಜಗವಿ. ೨-೧ ವ). [ಕೃತಘ್ನ + ಭಾವ್ಯ) 

ಕೃತಜ್ಞ (ನಾ). ಮಾಡಿದ ಉಪಕಾರವನ್ನು ನೆನೆಯುವನನು: 
ಕೃತಜ್ಞನ ದಾನಹರನ , .. ಬಹುವಿಧದ ಧರ್ಮಂಗಳಂ ರಚಿಸುವನ 
ಮನೆಯೊಳಿಂದಿರೆ ಬಿಡದೆ ನೆಲಸಿರ್ಪಳು (ಜೈಮಿಭಾ. ೬-೬೭). [ಸಂ] 

ಕೃತಜ್ಞತಾಪೂರ್ವಕ (ಗು). ಕೃತಜ್ಞತೆಯಿಂದ ಕೂಡಿದ; ಉಪಕಾರ 
ಸ್ಮರಣೆಯಿಂದ ಕೂಡಿದ: ಸೇವಕನು ತನ್ನ ಒಡೆಯನಿಗೆ 
ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಿದನು (ರೂಢಿ). 

[ಸೆಂ. (ಕೃತಜ್ಞತಾ + ಪೂರ್ವಕ)] 

ಕೃತಜ್ಞ ತಾಭಾರ (ನಾ). ಕೃತಜ್ಞತೆಯ ಭಾರ; ಹೆಚ್ಚಾದ ಕೃತಜ್ಞತೆ: 
ಸರಿಯ್ಣರ್‌ ಕೃತಜ್ಞತಾಭಾರದಿಂ ದಂಪಶಿಗಳಿರ್ವರುಂ (ಶ್ರೀರಾಮಾ. 

[ಸಂ. (ಕೃತಜ್ಞತಾ + ಭಾರ)] 

ಕೃತಜ್ಞತೆ (ನಾ). ಮಾಡಿದ ಉಪಕಾರವನ್ನು ಸ್ಮರಿಸುವುದು; ಉಪ 

| ಕಾರಸ್ಮರಣೆ: ಒಗ್ಗಾಲಿಯು ಕೃತಜ್ಞತೆಯಿಂದ ಸ್ವೀಕರಿಸಿದನು 

| (ಕಂಬಹು. ೨೨), ಅವರೆಲ್ಲರಿಗೆ ನನ್ನ ಕೃತಜ್ಞತೆಗಳು (ಧರ್ಮಸಾ. ೫೦). 

| [ಸಂ. ಕೃತಜ್ಞತಾ) 

| ಕೃತಜ್ಞತ್ವ (ನಾ). ಎ ಕೃತಜ್ಞತೆ: (8). (ಸಂ. 

| ಕೃತನಾಶಿ (ನಾ). - ಕೃತಘ್ನ: *ಕೃತಫ್ನಂ ಕೃತನಾಶಿ? (ವಸ್ತುಕೋ. 

| ೧೦೧-೨೧) ; ಗುರುನಿಂದ್ಯಂ ಕೃತನಾಶಿ ಶೂ ನ್ಯ ಹೃ ದಯಂ . 

| ನಿರ್ನಿ ಚಾರರತಂಗೀವುದಯುಕ್ತ ಮಲ್ಲೆ ಹಯಶಾ ಸ್ತಾರ್ಥೇ ಕ್ರಿ ಯೆಂ 

| ವೃಕ್ತಿಯಿಂ (ಆಶ್ವಶಾ. ೧೦-೨). [ಸಂ. ಕೃತನಾಶಿನ್‌] 

| ಕೃತಪುಂಖ (ನಾ). ಬಿಲ್ಲು ವಿದ್ಯೆಯನ್ನು ಬಲ್ಲವನು : *ಬಿಲ್ಲವಿದ್ಯೆಯಂ 

|. ಬಬ್ಲವಂ ಕೃತಪುಂಖನಕ್ಕು* (ಮಂಗರಾ. ಆ೭-೩೩). [ಕೃತ ಪುಂಖ] 

| ಕೃತೆಪುಣ್ಯ (ನಾ). ಪುಣ್ಯ ಮಾಡಿದವನು ; ಪುಣ್ಯಶಾಲಿ: ಶ್ರುತವಾರಿ 
ನಿಧಿಯ ಪಾರಮನತಿಪ್ರಬಂಧಾಭಿಯೋಗರಾರೆಯ್ದಿ ದೊಡಂ ಕೃತಪ್ರಣ್ಯಂ 
ಗಲ್ಲದೆ ವಿಶ್ರುತ ಕವಿತಾರತ್ನಮಲ್ಲಿ ಸಂಭವಿಸುಗಂಮೇ (ಕಾವ್ಯಾವ. ೪೨೫). 

[ಕೃತ + ಪುಣ್ಯ) 

ಕೃತಮತಿ (ನಾ). ೧. ಮನಸ್ಸಿನಲ್ಲಿ ನಿರ್ಣಯಮಾಡಿಕೊಂಡವನು; 
ನಿಶ್ಚಿತಬುದ್ಧಿಯವನು. ೨. ವಿವೇಕಿ; ಬುದ್ಧಿವಂತ: “ಕೃತಮತಿ 
ನಿಪುಣಂ ವಿಜ್ಞಂ?ಿ (ವಸ್ತುಕೋ. ೯೯-೫); ನೊಂದು ನುಡಿವ ಜಡಮತಿಗಳಂ 
ಕೆಲರ್‌ ಕೃತಮತಿಗಳ್‌ ಮಾರ್ಕೊಂಡು (ಪುಷ್ಪಫು. ೧೩-೯೦ ವ). 

[ಕೃತ * ಮತಿ] 

ಕೃತಮಾಲ, ಕೃತಮಾಳ (ನಾ). ಕಕ್ಕೆಗಿಡ: (8). ಕೈತಮಾಳ : 
*ಕೃತಮಾಳಂ ಶಮ್ಮಾಕಂ” (ವಸ್ತುಕೋ. ೩೫-೧೩).  [ಸಂ.] 

ಕೃತಮಾಳ "ಕೃತಮಾಲ >: ನೋ. 

ಕೃತಮುಖ (ನಾ). ಚತುರ; ಜಾಣ; ಉಪಾಯಗಾರ : *ಪ್ರವೀಣಃ, 
ನಿಪುಣಃ, ಅಭಿಜ್ಞಃ ನಿಜ್ಞಃ, ನಿಸ್ತಾತಃ, ಶಿಕ್ಷಿತಃ, ವೈಣ್ಞಾನಿಕಃ, 
ಕೃತಮುಖಃ, ಕೃತೀ, ಕುಶಲಃ - ೧೦ ಕೆಲಸದ ಉಪಾಯಗಾರನ ಪೆಸರು, 
ಚತುರನು; ಜಾಣನು” (ಸಿದ್ಧಾಂತಿ. ೨೭೮). [ಕೃತ * ಮುಖ] 

ಕೃತಯುಗ (ನಾ). ನಾಲ್ಕು ಯುಗಗಳಲ್ಲಿ ಮೊದಲನೆಯದು. 
ಐ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಾನುಷ ವರ್ಷಗಳ 
ಪರಿಮಿತಿಯುಳ್ಳ ಯುಗ: ಭಗನತ್ಯೃತಯುಗಮಾದಂದೆಜಕಿಂದಂ 
ಕೃತಯುಗಮೆಂಬರ್‌' (ಆದಿಪು. ೮-೬೬); ಕೃತಯುಗದೊಳ್‌ ಧರ್ಮೋ 
ದಯದತಿ- ಸುಖದುನ್ನತಿಗಳಿಂದಮಿಫ್ಪುದು ಲೋಕಂ (ಲಾಸ್ಯರಂ, ೧-೩). 


೧೪೯-೧೧೪). 


[ಕೃತ * ಯುಗ] 


ಕೃತಲಕ್ಷಣ ೨೦೩೧ ಕೃತಾರ್ಥತೆ 


ಕೃತಲಕ್ಷಣ (ನಾ). ಒಳ್ಳೆಯ ಗುಣಗಳಿಂದ ಶೋಭಿಸುವವನು: (8). | ೬, ಶನಿಗ್ರಹ. ೭. ಶನಿವಾರ. ಆ. ಇಪ್ಪತ್ತೇಳು ನಕ್ಷತ್ರರಾಶಿಗಳನ್ಲಿ 
[ಕೃತ + ಲಕ್ಷಣ) | ಎರಡನೆಯದು ; ಭರಣಿ. ಕೃ ತ್ಕ ಅಂತ. 

ಕೃತನಿದ್ಯ (ನಾ). ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸಮಾಡಿದವನು; ಕೃತಾಂತಕ (ನಾ). ಮೃ ತ್ಯುಡೇವಕೆ ; ಯನು: ಅತಿಶಯದ 

ವಿದ್ಯಾಪಾರಂಗತ: ಕೃತನಿದ್ಯರ ಭೀಕರಶರತತಿ ಮೊಳೆ ತೇವಂತೆ ಜೀವಾತ್ಮನಾಗಿ ವಿಗತ ಕೃತಾಂತಕ ಮೃತ್ಕುಭಯಯುತಮಃಕಿಯೊಳ್‌ 


ಸಮೆದುಬಿಆ್‌ ಸಂಗರದೊಳ್‌ (ಗದಾಯು. ೪-೩೩). 5 (ಬಸಪು. ೪೬-೬೬). [ಸಂ.] 
[ಸಂ. (ಕೃತ + ವಿದ್ಯಾ * -)] ಸ್ವ ತಾಂತಗೇಹ (ನಾ). ಯಮನ ಮನೆ; ಮೃತ್ಯುದೇವತೆಯ 
ಕೃತವೇದಿ (ನಾ). - ಕೃತಜ್ಞ: ನಿಲೆ ಕುಜನಂಗನಾಮಿಥುನದೊಳ್‌ . ಸ ವಾಸಸ್ಥಾನ: ನಾನಾ ವಿಧ ದುರ್ಗಂಧಸ್ಥಾನಂ ಸಪ್ತವಿಧಧಾತುಗೆಂದುಂ 
ಮಿತ್ರರಹಿತಂ ಕೃಪಣಂ ಕೃತವೇದಿಯಾಚಕಂ (ಜಾತತಿ. ೧೭-೧೯). ಜನ್ಮ ಸ್ಥಾನಂ ಕೃತಾಂತಗೇಹಮಿದೇನಶುಚಿಯೊ ಮಾಯ್ದ ದೇಹಮಾರಯ್ತಾ 
(ಸಂ. ಕೃತವೇದಿನ್‌] | | ಗಳ್‌ (ಸುಕುಮಾ. ೧೨-೩೧). [ಕೃತಾಂತ * ಗೇಹ] 


ಕೃತಸಮಯ (ನಾ). ಪ್ರ ತಿಜ್ಜೆ ಮಾಡಿದವನು; ಶಪಥಮಾಡಿ: ಚಕ್ಷು ಕೃತಾಂತಜ (ನಾ). ಯಮನ ಮಗ; ಧರ್ಮರಾಯ: ಎಲೆ 
ದವನು: ದುಗುಡದಲಿ ಹರಿ ರೌಹಿಕೇಯನ ಮೊಗವ ನೋಡಿದಡಾತನಿದು | ಕೃತಾಂತಜ ವೈರಿ ಭೂಮಿಪಕುಲ ಕೃತಾಂತ ಸರಾಗನಹೆ 
ಕಾಳೆಗವಲೇ ಕೃತಸಮಯರಾದಿರಿ ಪೂರ್ವಕಾಲದಲಿ (ಕುವ್ಯಾಗ. ೩-೪೧). | ಮಗಧ ಸಕ (ಕುವ್ಯಾಉ. ೬-೮). [ಸಂ.) 
[ಕೃತ * ಸಮಯ] ಕ್ರೈ ತಾಂತಭವನ (ನಾ). - ಕೃತಾಂತಗೇಹ: ಅನಂತನಂತಕನಂತೆ 
ಕ್ರ ಸಿತಸಾಪತ್ನಿಳೆ (ನಾ). ಎರಡನೆಯ ಮದುವೆಮಾಡಿಕೊಂಡವನಿಗೆ ಮುಳಿದು ದಿವಿಜಾಂತಕನಂ ಕೃತಾಂತ ಭವನಮ ೦ ಪುಗಿಸಿದಂ 
ಇರುವ ಮೊದಲನೆಯ ಹೆಂಡತಿ: * ಕೃತಸಾಪತ್ನಿಕೆ. . . ಅಧಿವಿನ್ನಾಖ್ಕೆ? |15! (ಸಂಚತಂ. ೨೩೬-೧೮). [ಕೃತಾಂತ * ಭವನ] 
(ವಸ್ತ್ರ ಕೋ. ೫೩-೬); *ಕೃತಸಾಪತ್ನಿಕಾ, ಅಥ್ಯ ಢಾ, ಅಧಿನಿನ್ನಾ - al | ಕ್ಪೃ ತಾಂತಮರ್ದಕ (ನಾ). ಯಮನನ್ನು ಮರ್ದಿಸಿದವನು; ಶಿ 
ದೊಡ್ಡ ಹೆಂಡತಿ, ಹಿರೇಣೆಂಡತಿ ಹೆಸರುಗಳು” (ಸಿದ್ಧಾಂತಿ. 240: | (ಪ್ರಕಟ ಕೃತಾಂತಮರ್ದಕನೊಳಲ್ಬ ಧನುರ್ವಿಶಿಬಂಗಳಿಂ ಜಯೋ 
"ಅಿಧಿವಿನ್ನೆ' ಪರಾ. [ಸ0. ಕೃತಸಾಪತ್ನಿಕಾ] | | ಯೊಳೆಚ್ಚು ಗೆಲ್ವಬಗೆಯಾಂತೆಂ(ಶಬಶಂ.೪-೧೨೮).[ಕೃತಾಂತ* ಮ 
ಕೃತಸ್ವರ (ಗು). ಧ್ವನಿಯಿಂದ ತುಂಬಿದ: (8). [ಕೃತ + ಸ್ವರ] | |ಕೃತಾಂತರೂಪ (ನಾ). ೧. ಯಮನ ಸ್ವರೂಪ, ಕೆ, ತಿ 
ಕೃತಹಸ್ತ (ನಾ). ೧. ನಿಪುಣ; ಚತುರ; ಜಾಣ: “ಚತುರಂ|20; ೨. ಕೊನೆಯನ್ನು ಮುಟ್ಟಿದ ರೂಪವುಳ ದ್ದು ; ಅಂತ್ಯವುಳ್ಳ ದೆ; 
ಪ್ರವೀಣಂ ಕುಶಲನಭಿಜ್ಞಂ ... ಕೃತಹಸ್ತನೆನಲು ನಿಷ್ಣಾತಂ? ಕೊನೆಯುಳ್ಳದ್ದು. ೧, ೨: ಆ ಮಹಾವನಂ ... ನಿರಂತರಚ್ಛಾಯಾ 
(ಮ ಂಗರಾ. ೬೬-೩). ೨. ಧನುರ್ವಿದ್ಯೆಯಲ್ಲಿ ಪಳಗಿದವನು; ಶೇಷಮಾಗಿಯುಂ ಕೃತಾಂತರೊಪಮಲ್ಲು (ಚಂದ್ರಪು. ೫-೫೨ ತ 
ಧನುರ್ವಿದ್ಯಾ ನಿಪುಣ: (4). [ಕೃತ * ಹಸ್ತ] [ಕೃತಂಂತ + ರೊಪ ; ಕೃತ * ಆಂತ್ಯ* ರೂಪ] 
ಕೃತಾಂಜಲಿ (ನಾ). ೧. ಜೋಡಿಸಿದ ಕರ; ಮುಗಿದ ಕ್ಳೈಃ ಇಳಿದು: ಕೃತಾಂತಹರ (ನಾ). - ಕೃತಾಂತಮರ್ದಕ : ವ್ಯೋಮಕೇಶ ಕೃತಾಂತ 
ಗಜಹಯರಥವ ಸುಭಟಾವಳಿ ಕೃತಾಂಜಲಿ ನೊಸಲೊಳಿರೆ ಕೆಲಬಲಕೆ |25| ಹರ ನಿಸ್ಸೀಮ ... ಕರುಣಿಸುವುದೆಂದ (ಕುವ್ಯಾಅ. ೬-೯೦). [ಸೆಂ.] 
ಸಾರ್ದರು (ಕುವ್ಯಾಗ. ೬-೨) ; ಸುರಪನೊಳ್ಳಲಹಮಂ ಬಿಡಿಸೆಂದು ಭೂ ಕೈತಾಂತಾಲಯ (ನಾ). - ಕೃತಾಂತಗೇಹ: ಎರಡು ಬಲ ಕೈಲಾಗ 
ವಲ್ಲಭಂ ಕೃತಾಂಜಲಿಯಿಂದ ಸಂವರ್ತನಂ ಪ್ರಾರ್ಥಿಸಿದೊಡೆ (ಚೈ ಮಿಭಾ. ನೀಕ್ಷಿಸುತಿರೆ ಕೃತಾಂತಾಲಯಕೆ ವಾಹಿನಿ ಸರಿವುದೆಂಬಂದದಲಿ ಕೈವೀಸಿದರು 
೫-೪೪). ೨. ಕೈಗಳನ್ನು ಜೋಡಿಸಿದವನು; ಕ್ಳ ಮುಗಿದ ವ್ಯಕ್ತಿ : ಭೂಭುಜರು (ಕುವ್ಯಾಭೀ. ೪-೨). (ಕೃತಾಂತ + ಆಲಯ] 
ಅಚ್ಮುತನಭಿಮುಖದೊಳ್‌ ನಿಂದು ಕೃತಾಂಜಲಿಗಳಾಗಿ ಕಾಳಿಯ ಕೈತಾನುಶಯ (ನಾ). ಪಶ್ಚಾತ್ತಾಪಗೊಂಡವನು; ಹಿಂದೆ ಮಾಡಿದ 
ಸತಿಯರ್‌' (ಜಗವಿ. ೩-೧೦೨). ಹಿ. ಮುಟ್ಟಿದರೆ ಎಲೆಗಳು ಮುರುಟುವ |50 ದು ಷ್ಠ ರ್ಮಕ್ಕಾಗಿ ಸಂತಾಪಪಡುವವನು : ಬಟ್‌ಯೆಂ ತನ್ನ 
ಗಿಡ; ಮುಟ್ಟಿದರೆ ಮುನಿ: ರಜನಿ ಕೃತಾಂಜಲಿ ಕಳವಿಗೆ ಬಜೆ ಗಂಧಕ | | ನಿಶ್ಚಿಂಶಕರ್ಮಕ್ಕೆ ತಾನೇ ಳೊ ಕೃರಿಸಿ ಕೃತಾನುಶಯಂ ತತ್ಯಾಲೋಚಿತ 
ಪೂವಮೆಂಬಿವಂ ತವೆ ತಿಲತೈ ಲ ಜಳಾನ್ವಿತ ಫೃತದಿಂದಂಬುಜಾಕ್ಸಿ | ಪ್ರಾಯಶ್ಚಿತ್ತನಿರೆತಂ (ಶಾಂಕಿಪು. ೪೪೯ ಪ). [ಕೃತ 4 ಅನುಶಯ] 
ಯರ್ಗೆಜಕಿಯೆ ನಸ್ಶ್ಮಮಂ ಮೊಲೆ ಬರ್ಕುಂ (ಲೋಕೋಪ. ೯-೧೭೦). | | ಕೈತಾಸರಾಧ (ನಾ). ೧. ವಡಿದ ಅಪರಾಧ. ೨. ಅಪರಾಧ 
| 


[ಕೃತ * ಅಂಜಲಿ] ಮಾಡಿದವನು; ತಪ್ಪು ಮ್ಯಾಡಿದವನು : ಕೃತಾಪರಾಧರು ಕೌರವರು 
ಕೃತಾಂಜಲಿಪುಟ (ನಾ). ಕೈಗಳನ್ನು ಜೋಡಿಸಿದವನು ; ಕ್ಳೈ 35 ನಿರ್ನಾಮರಹರೆಂದ (ಕುವ್ಯಾಅ. ೧೫-೫೮)... [ಕೃತ * ಅಪರಾಧ] 


ಮುಗಿದವನು : ಎದ್ದಾನೃಪಂ ಕೃತಾಂಜಲಿಪುಟಾವನತನಾಗಿದ್ದಾಗ 


ಎ ( 


ಕೃತಾಭಿಷೇಕ (ನಾ). ೧. ಪಟ್ಟಾಭಿಹಿಕ್ತನಾದವನು. ೨. ಸ್ನಾನ 


ಭೀಮನಂ ನೋಡಿ (ಜೈಮಿಭಾ. ೫-೯). [ಕೃತ ಅಂಜಲಿಪುಟ] | | ಮಾಡಿದವನು. [ಕೃತ * ಅಭಿಷೇಕ] 

ಕೃತಾಂತ (ಗು). ೧. ತುದಿಯನ್ನು ಮುಟ್ಟದ; ಕೊನೆಗಾಣಿಸಲ್ಲ ಲ್ಪಟ್ಟಃ | ಕೃತಾರ್ಥ (ನಾ). ಮಾಡಬೇಕಾದ ಕೆಲಸವನ್ನು ಮಾಡಿ ಸಫಲತೆ 
ಅಂತ್ಯಗೊಳಿಸಲ್ಪಟ್ಟಿ ಟ್ಟ. (ನಾ). ೨. “ದಾ ತ; ನಿರ್ಣಯ; ಯನ್ನು ಹೊಂದಿದವನು ; ಕೃತಕೃತ್ಯ ; ಧನ್ಯ: ಮ್ಲೇಚ್ಛ ರಾಜರಂ 
ತೀರ್ಮಾನ: *ಕೃತಾಂತಃ, ರಾದ್ಧಾಂತಃ, ಸಿದ್ಧಾಂತ. ಸಮಯಃ -ಈ |40| ರಾಜರಾಜಾನುಜೀವಾನುವೃತ್ತದಿಂ ಕೃ ಪಾರ್ಥ ರ್ಮಾ೯ಡಿ (ಶಾಂತಿಪು. 
೪ ಸಿದ್ಧಾಂತದ ಪೆಸರ್‌ * (ಹಲಾಯು. ೩-೧೦). ಷಿ. Ra | ೧೧-೭೧ ವ); ಅಮತ್ಸರಂ ವಾಕ್ಫಿ್ರಯುತನಾದೊಡೆ ಕೃತಾರ್ಥರಾಗರೆ 

ಅದೃಷ್ಟ; ವಿಧಿ: (ಕಿ). ೪. ಮರಣದ ಅಧಿದೇವತೆ; ಯಮ: | ಕವಿಗಳ" (ಗದಾಯು. ೧-೪೯). [ಕೃತ- ಅರ್ಥ] 

«ಶಮನಃ, ಸಮವರ್ತೀ , , . ಕೃತಾಂತ8. . . - ಈ ೧೬ ಜವನ! |ಕೃತಾರ್ಥಶೆ(ನಾ). ಮಾಡಬೇಕಾದುದನ್ನು ಮಾಡಿ ಮುಗಿಸಿರುವಿಕೆ; 
ಫೆಸರ್‌ * (ಹಲಾಯು. ೧೩-೭೧) ; ಕೃತಾಂತನಂತಾಕಾರಮಾಗಿ ತಟತಟೀಸಿ 6. ೈತಕೃತ್ಯತೆ; ಸಾರ್ಥಕತೆ: ನಿಮ್ಮಡಿಗಳರ್ತಿಯಿಂ ಕರುಣದಿಂ ಬರು 


45 


ಪೊಳೆವ ಕತ್ತಿಗೆಯುಂಬೆರಸು ಪೊಜಮಟ್ಟು ಕೀರ್ತಿಗೆಯೆಂಬುಗ್ರದೇವತೆ 
(ಪಂಸಭಾ. ೮-೪೨ ವ). ೫. ಪಾಪಕ್ರಿಯೆ; ಅಮಂಗಳ ಕಾರ್ಯ. | 


ತಿರಲು ಎಮ್ಮಯ ಕೃತಾರ್ಥತೆಯನೇನೆಂಬೆನಿಂತಿರಲು(ನಂಬಿರ. ೧೩-೧೦). 
[ಸಂ. ಕೃತಾರ್ಥತಾ] 


ಕೃತಾರ್ಥವೃತ್ತಿ ೨೦೩೨ ಕೃತಿನೇಳು 


ಕೃತಾರ್ಥವೃತ್ತಿ (ನಾ). ೧. ಕೃತಾರ್ಥನ ಸ್ವಭಾವ. ೨. ಸಾರ್ಥಕ 
ಪ್ರಯೋಗ; ಅರ್ಥವುಳ್ಳ ಪ್ರಯೋಗ: ನಿರುತಂ ಪ್ರಕೃತಿಪ್ರತ್ಯಯ 
ಮೆರಡುಂ ಕೂಡಿಯೆ ಕೃತಾರ್ಥವೃತ್ತಿಯನಾಂಪಂತಿರೆ (ಚಂದ್ರ ಪು.೧೩-೪೩). 


ಕೃತಿಗೆಯ್‌ (ಕ್ರಿ). ೧. ಕಾರ್ಯವನ್ನು ಸಾಧಿಸು: ಗೊಗ್ಗರಸನನ 
ಬಿಡಿಸಿ ಕೃತಿಗೆಯ್ದುಕೊಂಡು ಹೊಗಿ ನಡೆಪಿದೊಂ (ಎಕ, ೪11, ಶಿವಮೊ. 
೨೩-೬ ; 1115). ೨. ಕಾವ್ಯವನ್ನು ರಚಿಸು. [ಕೃತಿ, * ಕೆಯ್‌] 


[ಕೃತ + ಅರ್ಥ * ವೃತ್ತಿ) ಕೃತಿಚೌರ್ಯ (ನಾ). ಬೇರೆಯವರ ಕೃತಿಯಿಂದ ಅಪಹರಿಸುವುದು, 
ಕೃತಾರ್ಥಾತ್ಮ (ನಾ). ಧನ್ಯತೆಯಿಂದ ಕೂಡಿದ ಮನಸ್ಸುಳ್ಳವನು; 5 ಕದಿಯುವುದು : ಶಾಂತಿಪುರಾಣವನ್ನು ಅವಲೋಕಿಸಿದರೆ, ಕಾಳಿ 
ಧನ್ಯಾತ್ಮ : ಅಂಘಿ)ಪದ್ಮಕ್ಕಮರ್ದು ಮಣಿದು ಬಾಳ್ಮೆಂ ಕೃತಾರ್ಥಾತ್ಮ ದಾಸನಿಂದಲೇ ಬಂಡಿಗಟ್ಟಿಲೆ ಕೃತಿಚೌರ್ಯವನ್ನು ಮಾಡಿ ಇಂಥ ಪ್ರಶಂಸೆ 
ನಾದೆಂ (ರಾಜಕೀ. ೩-೧೧೩). [ಸಂ. ಕೃತಾರ್ಥಾತ್ಮನ್‌] | ಯನ್ನ ಮಾಡಿಕೊಂಡ ಕರಿಯ ಬಗೆಗೆ ತಿರಸ್ಕಾರವನ್ನು ತತ 
ಕೃತಾರ್ಥಿೀಕೃತ (ಗು). ಕೃತಾರ್ಥನಾಗಿ ಮಾಡಲ್ಪಟ್ಟ; ಧನ್ಯನಾಗು | ಸ್ವಾಭಾವಿಕ (ವಿಮರ್ಶೆ. ೪೬). ಸಂ.) 
ವಂತೆ ಮಾಡಿದ: ಕೃತಾರ್ಥೀಕೃತನಂದಿವರ್ಗನುಂ (ಚಂದ್ರಪು.೪-೨೮ವ). | ಕೃತಿತ್ವ (ನಾ). ಗ್ರಂಥರಚನಾ ಶಕ್ತಿ; ; ಪಾಂಡಿತ್ಯ: ಡಾ. ನಾಗೇಂದ್ರ 


10| ನರ ಕೃತಿತ್ವ ಮತ್ತು ವೃಕ್ತಿತ್ವವನ್ನು ಏಕಕಾಲದಲ್ಲಿ ಪರಿಚಯಿಸಿಕೊಡುವ 
ಈ ಸಂ ಸಂಕಲನ (s (ಷ್ಠ ಪ್ರ. ೫1 ಮುನ್ನುಡಿ), [ಸಂ.1 

ಕೃತಿದೋಷ (ನಾ). ಕೃತಿಗಳಲ್ಲಿರುವ ದೋಷ; ಕಾವ್ಯ ದೋಷ: 
ಕ್ರ | ತಕೃತ್ಯಮಲ್ಲವಲ್ಲಭಮತದಿಂ. ನಾ KA ಕ್ಳುಮಿಲ್ಲಿ ಕೃತಿದೋನಂಗಳ್‌ 


(ಸಂ.] 
ಕೃ ತಾವದಾನ (ನಾ). ಶೌರ್ಯದ ಕೆಲಸ ಸವನ್ನು ಮಾಡಿದವನು ; 
ಮಹತ್ಕಾರ್ಯವನ್ನು ನೆರವೇರಿಸಿದವನು: ಎಂತಾನುಂ ಕೃತಾವದಾನ | 
ರಾಗಿ ಪೆಆಗಿರ್ದ ತನ್ನಾಳ್ಗ ನುಮನುಟದೆ ಮುಂದಿರ್ದ ಪಾಪೇಭಕಂಠೀ 


ರನನುಮಂ ಬಗೆದು ತೆಗೆದಿಸುವುದುಂ (ಶಾಂತಿಪು. ೪-೧೧ ವ). | (ಕವಿರಾ. ೧-೬೧). (ಕೃತಿ % ದೋಸ] 
[ಕೃತ + ಅವದಾನ] 15 ಕೃ ಶಿನಾಯಕ (ನಾ). ಕಾವ್ಯದ ನಾಯಕ; ಕಥೆಯ ಮುಖ್ಯವ್ಯಕ್ತಿ : 

ಕೃತಾಸ್ತ್ರ (ನಾ). ಅಸ್ರೃವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸಮಾಡಿ ಕನಿ ಕವಿಚಕ್ರವರ್ತಿ ಕೃತಿನಾಯಕನಾ ಜಿನಚಂದ್ರದೇವಂ (ಶಾಂತಿಪು. 

ದವನು; ಅಸ್ರ್ರನಿದ್ಯಾಪರಿಣತ : ಬಗೆಯೊಳ" ತನಗಹಿತಮನಾರ್‌ ೧-೩೭). (ಕೃತಿ, * ನಾಯಕ] 

ಬಗೆದೊಡಮಾಗಳ್‌ ಕೃತಾಸ್ತ್ರ ಮನವರಿದಿರೊಳ್‌ ತೊಟ್ಟಿ ಗೆ ನಿಂದು | ಕೃತಿನಿಂದಿತ (ನಾ). ಕಾವ್ಯದಲ್ಲಿ ನಿಂದೆಗೆ ಪಾತ್ರವಾದುದು; ಹೋಷ 

ಕೆಡಿಸುಗುಂ (ಶಾಂಶಿಘು. ೫-೧೨೩). [ಕೃತ * ಅಸ್ತ್ರ) ಯುಕ್ತವಾದುದು : ಛಂದಕ್ಕೆ 50 ES 
ಕೃತಿ (ನಾ). ೧. ಮಾಡುವುದು ; ಕೆಲಸ; ಕ್ರಿಯೆ; ಕರ್ಮ: ಹಿತ|[20| ಬಂದು ನಿಂದಕ್ಕರವುಂ ಸಂಧಿಸದೆ ಪೇಟಕ್ಕೊಡದು ಕೃತಿನಿಂದಿತಮೆಂದು 

ವೆನಿಸಿದನಿತೆಸಗು ; ದೈವಕುಳಿದುದನು ಬಿಡು; ಕೃತಿಯಿರಲಿ ದೈವಕೆಂ ವಿಸಂಧಿಯೆಂಬುದು ದೋಷಂ (ಕವಿರಾ. ೧-೯೪). [ಕೃತಿ] * ಸಿಂದಿತ] 

(ಮಂಕುಕ. ೩೪೯). ೨. ಕಾವ್ಯ; ಗ್ರಂಥ: ಕೃತಿ ನೆಗಟ್ಣ ಗದಾಯುದ್ಧ ೦ ಕೃತಿಸತಿ (ನಾ). - ಕೃತಿಕರ್ತೃ: ಜಲಂ ಭಾರ್ಗವ ವಿದ್ವಾಂಸಂ 

ಕೃತಿಗೀಶ್ವರೆ ಚಕ್ರವರ್ತಿ ಸಾಹಸಭೀಮಂ ಕೃತಿಯಂ ವಿರೆಚಿಸಿದನಲಂ ಖಲೀನಂ ಕೃತಿಸತಿ ಕವಿಶಬ್ದಂ? (ನಾನಾರ. ೬೦). [ಕೃತಿ * ಪತ್ನಿ] 


ಕೃತಿಯಂ ಕವಿರತ್ನ ೦ (ಗದಾಯಃ. ೧-೩೨); ಬುಧರಿನಮತ್ಸರರಿಂ ಕೃತಿ ಕೃತಿಭರ್ತ (ನಾ). ಕಾವ್ಯದ ಪೋಷಕ; ಕವಿಯ ಆಶ್ರಯದಾತ: 
ಕೃತಾರ್ಥಮಕ್ಕುಂ ಗತಃ ೧-೧೧). ೩, ನೆರವೇರಿಸಿದ ಇ 25 ತಮಗಿಷ್ಟು ಅಶ್ರಯವನ್ನು ಕೊಟ್ಟು ಪೋಷಿಸಿದ ಕೃತಿಭರ್ತರ ಹೆಸರನ್ನು 


ಪೂರ್ತಿಗೊಳಿಸಿದ ಕೆಲಸ: 121೬೬. ಕೃತಿಯೆಂಬುದು* ಶಾಶ್ವತವಾಗಿ ಮಾಡಲು ಕೃತಿಕರ್ತರು . .. ಹೊಸದಾದ ಅಂಕಿತ ಪದ್ಧತಿ 
(ಮಂಗರಾ. ೧೩೮-೨). ೪, ಚಿತ್ರ ಮೊದಲಾದ ಕುಶಲಕಲೆಗೆ ಯೊಂದನ್ನು ನೆಲೆಗೊಳಿಸಿದರು (ಸಾಹಿಜೀ. ೧೨೪). [ಕೃತ್ನಿ * ಭರ್ತ] 
ಸಂಬಂಧಿಸಿದ ರಚನೆ; ಕಲಾಕೃತಿ. ೫. [ಛಂದ] ಪ್ರತಿಚರಣದಲ್ಲಿ ಕೃತಿಮತ (ಗು). ವಿದ್ವಾಂಸರಿಂದ ಅಂಗೀಕೃತವಾದ; ಕಾವ್ಯ 
ಇಪ್ಪತ್ತು ಅಕ್ಷರಗಳಿರುವ ಒಂದು ಛಂದಸ್ಸಿನ ಹೆಸರು: ಸಮ್ಮತವಾದ: ಕೃತಿಮತ ಸಃ . . : ಧಾತುಮೆನಿಕ್ಯು 
“ಉಕ್ತಿ, ಅತ್ಯುಕ್ತೆ ... ಕೃತಿ, ಪ್ರಕೃತಿ... ಅತಿಕೃತಿ, ಉತ್ಕೃತಿ-|30 (ನಾನಾರ. ೮೩). [ಕೃತ್ಯಿ * ಮಠ] 

ಎಂದಿಪ್ಪತ್ತಾಲಂ ಛಂದಗಳಕ್ಕುಂ * (ಛಂದೋ ಂಬು. ೧-೫೫ ವ). ಕೃ ತಿಯುಕ್ತ (ನಾ). ಕ್ಸ ಕೃತಿಗೆ Ln ಕಾವ್ಯಸಮ್ಮತ 
೬. [ಗಣಿತ] ವರ್ಗಮಾಡುವುದು : *ವರ್ಗಮೆಂದುಂ ಕೃತಿಯೆಂದುಂ ಸಟ ಕೂಚು ಸಸ್ಮಿಯೊಳಂ ದ್ವಿತೀಯೆಯೊಳಮಾ ಚತುರ್ಥಿ 
ವರ್ಗಂಗೊಂಬುದರ್ಶೆ ಹೆಸರು ? (ವ್ಯವಹಾ. ೧೧-೧೨ ವ). ೬೭.[ಸಂಗೀತ] (ಶಮದ. ೧೩೬). (ಕೃತಿ, * ಯುಕ್ತ] 


ಹಾಡು; ರಚನೆ: ಸಂಗೀತದ ಕೃತಿಕಾರರೆ ಕೀರ್ತನೆಗಳ ಮತ್ತು ಕೃತಿ] | ಕೃತಿಯುಗ (ನಾ). ಕೃತಿಗಳ ಜೊತೆ; ಎರಡು ಕಾವ್ಯಗಳು: ಪ್ರಕಟಿಂ 
ಗಳ ಸಂಕಲನಗಳೂ ಪ್ರಕಟವಾಗಿವೆ (ಸಂಗೀತ. ೪ ಮುನ್ನುಡಿ). [ಸಂ.7 35 NGS: ರೆ ಲಾಕ ಪರಿಣತಿ ಪುನ್ನಿಗಂಗೆ ಶಾಂತೀಶ್ವರ ಚಳಕ 


ಕೃತಿ (ನಾ). ವಿದ್ವಾಂಸ; ಪಂಡಿತ: “ಧೀರಂ ಕೃತಿ ಕೃಷ್ಟಿ. .. ಸಭಾಸದಂ | ಪ್ರಶಸ್ತಿ ಯಿಂದಾದ ಕೃತಿಗಳಿಂ ಕೃತಿಯುಗಂಗಳನ್ನವುಮೊಳವೇ (ಶಾಂತಿಪು. 
ವಿದ್ವಾಂಸಂ? (ವಸ್ತುಕೋ. ೯೮-೪); “ವಿದ್ವಾನ್‌, ವಿಪಶ್ಚಿತ್‌ ,.. ೧೨-೬೫). [ಕೃತಿ + i] 
ಕೃತೀ ಕೃಷ್ಟಿಃ . . : ವಿಡಕ್ಷಣಂ- ೨೦ ವಿದ್ವಾಂಸನ ಹೆಸರುಗಳು” ಕೃತಿಲೋಕೆ (ನಾ). ವಿದ್ವಾಂಸರ ಸಮೂಹ ; ಪಂಡಿತಸ್ತೋಮ: 
(ಸಿದ್ಧಾಂತಿ. ೧೮೪). [ಸಂ. ಕೃತಿನ್‌) ಸ್ತುತಿಗೆಯ್ವೆಂ .. , ಕೃತಿಕೋಳ ಶು ss ಕವಿತಾ ಗೀರ್ಬಾಣನಂ 
ಕೃತಿಕರ್ತೃ (ನಾ). ಕಾವ್ಯವನ್ನು ರಚಿಸುವವನು ; ಕವಿ: ದೇಶಂ ವರ|40, ಜಾಣನಂ (ಜಗವಿ. ೧-೮). (ಕೃತ್ನಿ 4 ಲೋಕ] 

() ಲು ಶ್ರಿ ತ್ಮ 3 > 
ರಾಷ್ಟ್ರಾದಿ ನಿವೇಶಾಂತಂ ತದ್ವಿರುದ್ಧವಚನಂ ಮಿಗೆ ಸಂಕ್ಲೇಶಕರಂ ಕೃತಿ ತ ಓತಿವಂತ (ನಾ). is ಕಾರ್ಯಾಸಕ್ತ. ಕೃತಿವಂತಿಕೆ 
ಕರ್ತೃಗೆ ಕೌಶಲಮಂಪಡೆಯದುಕ್ತದೇಶವಿರುದ್ಧಂ(ಕವಿರಾ.೧-೧೦೯);ನಡು ಪರಾ. [ಕೃ ತ್ಮಿ -ವೆಂತ] 
ವಣ ಆಳಿಯಂದಿರೀ ಕೃತಿಕರ್ತೃವೆ(ಇಂಚಾಪ.೭೫-೬೪). [ಕೃತ್ಕಿಸ ಕರ್ತೃ] | | ಕೃತಿವಂತಿಕೆ (ನಾ). ಉದ್ಯೋಗಶೀಂತೆ ; ಕಾರ್ಯಾಸಕ್ತಿ : ಕೃತಿ 

ಕೃತಿಕಾರ (ನಾ). ಇ ಕೃತಿಕರ್ತೃ: ಶ್ರೇಷ್ಠಕೃತಿಕಾರರ ಎಲ್ಲ ರಚನೆಗಳನ್ನು ಮತೆಯು ಕೃತಿವಂತಿಕೆಯಲ್ಲಿ ಲೀನವಾಗುವುದು (ವಿಚಾಮಂ. ೧೨೯). 
ಮಕ್ಕಳಿಗೆ ಕೂಡ ಚಿಕ್ಕಂದಿನಿಂ ದಲೆ€ ಕಲಿಸುವ ಪದ್ಧತಿಯಿದೆ | [ಕೃತಿವಂತ + - ಳೆ] 


(ಸಂಗೀತ. 1೪ ಮುನ್ನುಡಿ). [ಸಂ.) | |ಕೃತಿನೇಳು "ಕೃತಿವೇಟ್‌? ನೋ. 


ಕೃತಿವೇಲ್‌ 


ಕೃತಿವೇಟ್‌, ಕೃತಿವೇಳು (ಕ್ರಿ). ಕೃತಿಯನ್ನು ನಿರೂಪಿಸು; ಗ್ರಂಥ 
ವನ್ನು ರಚಿಸು: ಜೀಯೆನೆ ಬಲ್ಲವರ್‌ ನೆಜಕಿಯೆ ಸತ್ಯೃತಿವೇಟದೆ(ಚಂದ್ರ ಪು. 
೧-೪೮) ; ಕೃತಿವೇಟ್ಮಂ ಸುಕವಿ ರುದ್ರಂ (ಜಗವಿ.೧-೨೧). ಕೃತಿವೇಳು ; 
ದೇವ ದೇವಾಧಿಪನ ಹೊರೆಯಿಲ್ಲದೆ ಕೂರ್ತು ಕೃತಿವೇಳು ಖಂಡಶರ್ಕರೆ 
ಯಂತೆ ಸವಿವಾತುವೆರೆಸಿ (ಮೋಹತ. ೧೬-೧). [ಕೃತ್ತಿ * ಪೇಟ್‌] 

ಕೃತಿಸಮರ್ಥ (ನಾ). ೧. ಕೆಲಸದಲ್ಲಿ ಸಾಮರ್ಥ್ಯವುಳ್ಳವನು; 
ಕಾರ್ಯದಕ್ಷ. ೨. ಕಾವ್ಯರಚನಾಶಕ್ತಿಯುಳ್ಳವನು; ಕಾವ್ಯ 
ಸಮರ್ಥ : ಕವಿಯು ಕೃತಿಸಮರ್ಥ(ಸಾಓವಿ.೨೮),[ಕೃತ್ಕಿ * ಸಮರ್ಥ) 

ಕೃತಿಸ್ವಾಮ್ಯ (ನಾ).ಒಂದು ಕೆಲಸದ ಮೇಲಿನ ಅಧಿಕಾರ, ಹಕ್ಕು: 
ಏಕಸ್ವಗಳು ನವನಿರ್ಮಿಶಿಗಳು ಮತ್ತು. ನಕ್ಷೆಗಳು ; ಕೃತಿಸ್ವಾಮ್ಯ ; 
ವ್ಯಾಪಾರ ಚಿಹ್ನೆಗಳು (ಭಾಧಾನ. ೨೮). [ಕೃತ್ತಿ * ಸ್ವಾಮ್ಯ) 

ಕೃತಿಸು (ಕ್ರಿ). ನಿರ್ಮಾಣಮಾಡು ; ಸೃಷ್ಟಿಸು: ದಿವ್ಯ ಮಾಯಾಶಿಲ್ಪಿ 
ಕಲ್ಪನಾದೇವಿಯಂ ಕಲ್ಲಸೆರೆಯಿಂ ಬಿಡಿಸಿ ಕೃತಿಸಿದನೆನಲ್‌ , * ೬ ನಿಂದು 
ಜೋರ್ವ ತಪಸ್ವಿನೀವಿಗ್ರಹಂ (ಶ್ರೀರಾಮಾ.೩೮-೨೮೬).[ಕೃತ್ಕಿ--ಇಸ್ಕು] 

ಕೃತ್ತ (ಗು). ಕತ್ತರಿಸಲ್ಪಟ್ಟ ; si "ಕೃತ್ತಕ್ಲೇಶ' ಪರಾ. 

[ಸೆಂ. 

ಕೃತ್ತಕ್ಸೇಶ (ನಾ). ೧. ಕಷ್ಟವನ್ನು ಪರಿಹರಿಸಿದವನು ; ವಿಪತ್ತನ್ನು 
ತೊಲಗಿಸಿದವನು: ಈತನೆನಗೆ ಕೃತ£ತ್ತ3ಕ್ಲೇಶನಪ್ಪುದಆಂದೀ 
ಯನಸರದೊಳೆ ಸಂತಸಂಬಡಿಸಲ್ವೇಟ್ಯುಮೆಂದಿಂತೆಂದಂ (ಸಂಚತಂ. 
೫೭-೨೨). ೨. ಕಷ್ಟ ಪರಿಹಾರವಾದವನು ; ವಿಪತ್ತು ಇಲ್ಲದವನು. 

(ಕೃತ್ತ + ಕ್ಲೇಶ] 

ಕೃತ್ತಿ (ನಾ). ೧. ಚರ್ಮ; ತೊಗಲು: * ಆಸೃಗ್ಮರೆ, ಅಜಿನಂ, ಚರ್ಮ, 
ಕೃತ್ತಿಃ ತ್ವಕ್‌ -ಈ ೫ ತೊವಲ್‌? (ಹಲಾಯು. ೧೦೪-೮). "ಕೃತ್ತಿವಾಸ' 
ಪರಾ. ೨. ಭುಜಪತ್ರೆಗಿಡ; ಭೂರ್ಜವೃಕ್ಷ. (ಸಂ. 

ಕೃತ್ತಿಕಂಠಿಕೆ(ನಾ). ಒಂದು ಜಾತಿಯ ಗಿಡ: *ಕೃ[ಪಾಜಾಂ. ಬ್ರ)ತ್ತಿ 
ಕಂಠಿಕೆ [ಪಾಕಾಂ. ಟಿಕಿ]ಪಾಂಸು ಪರ್ಪಟಕವಕ್ಕು? (ಮಂಗರಾ. ೪೨-೩೮). 

[ಸಂ. ಕೃತ್ತಿಕಂಠಿಕಾ] 

ಕೃತ್ತಿಕಾಕೃತಿ (ನಾ). ಕೃತ್ತಿಕಾ ನಕ್ಷತ್ರದ ಆಕಾರ, ರೂಪ: 
ಆ ಸಾಧ್ವಿ ಒಯ್ಯನೆ ತೆಗೆದಳ್‌ . . . ಚೂಡಾಮಣಿಯ ಕೃತ್ತಿಕಾಕೃತಿಯ 
ಚೆಲ್ವಂ (ಶ್ರೀರಾಮಾ. ೫೨೨-೬೦೩). [ಸಂ. (ಕೃತ್ತಿಕಾ  ಆಕೃತಿ)] 

ಕೃತ್ತಿಕಾಪುಂಜ (ನಾ). ಕೃತ್ತಿಕೆಯೆಂಬ ಹೆಸರಿನ ಆರು ನಕ್ಷತ್ರಗಳ 
ಗುಂಪು: ವೃಷಭದ ಭುಜದ ಮೇಲೆ ಸ್ಥಿತವಾಗಿರುವ ಅತ್ಯಂತ ಶೋಭಾಯ 
ಮಾನವಾದ ಕೃಶ್ತಿಕಾಪುಂಜವು ಸಿಕ್ಕುತ್ತದೆ (ಜ್ಯೋತಿರ್ವಿ. ೯-೩೨). 

[ಸಂ. (ಕೃತ್ತಿಕಾ + ಪುಂಜ)] 

ಕೃತ್ತಿಕೆ (ನಾ). ೧. ಇಪ್ಪತ್ತೇಳು ನಕ್ಷತ್ರರಾಶಿಗಳಲ್ಲಿ ಮೂರನೆಯದು; 
ಆರುತಾರೆಗಳನ್ನೊಳಗೊಂಡ ಒಂದು ನಕ್ಷತ್ರಪುಂಜ : *ಕೃತ್ತಿಕಾಃ, 
ಬಹುಲಾಃ -ಈ ೨ ಕೃತ್ತಿಕೆ? (ಹಲಾಯು. ೯-೫೦) ; "ಅಜಹವು ಮೂಲ 
ಶ್ಲೇಷೆ ಕೃತ್ತಿಕೆ [ಪಾಠಾಂ. ಗೆ]ಯೊಳಾ ತಾರೆ (ಮಂಗರಾ, ೧೯-೩); 
ಕೃತ್ತಿಕೆ ನಾಯಿಂದನ ಕತ್ತಿ ಆಕಾರ (ಭಾಸ್ಕರ. ೬೦-೧). ೨. ಕೃತ್ತಿಕಾ 
ನಕ್ಷತ್ರದಲ್ಲಿ ಬರುವ ಮಳೆ: ಕೃತ್ತಿಕೆಯಲ್ಲಿ ಬಿತ್ತಿದರೆ ಕುರಿತಷ್ಟು ಎಳ್ಳು 
(ಗಾದೆ). &. ವಾಹನ; ಗಾಡಿ. ೪. ಒಂದು ಬಗೆಯ ಪಾತ್ರೆ, 
೨-ಪರಡೆ : “ಆವರಣೆಯೆನೆ ಜಂತ್ರಮಕ್ಕು ಕೃತ್ತಿಕೆ[ಸಾಠಾಂ. ಗೆ]ಯೆನಲ್‌ 
ಬೀನಕ್ಕು ಹಂಚಿ ವರ್ತಿಯಕ್ಕು ಕರಪಾತ್ರೆ ಕೈವಟ್ಟಲಕ್ಕು  (ಮಂಗರಾ. 
೬೧-೨೦). ೫. ಚರ್ಮ; ತೊಗಲು. ೧, ೫: ನಕ್ಷತ್ರಚಕ್ರದಂತೆ 
ನಾನಾ ಮೃಗ ಕ್ರ ತ್ತಿ ಕಾಶ್ಲೇಷೋಪಶೋಭಿತನುಂ , ೬ « ಎನಿಸಿದ ಮುನಿ 
ಕುಮಾರಂ (ಕಾದಂಪೂ. ೨೦೮). [ಸಂ. ಕೃತ್ತಿಕಾ] 


೨೦೩೬೩ 


5 


pS 


0 


45 


ಕೃತ್ಯಶೇಷ 


ಕೃಶ್ತಿಧರ (ನಾ). ಚರ್ಮವನ್ನೇ ಬಟ್ಟಿಯಾಗಿ ಧರಿಸಿರುವವನು; 
ಶಿವ: ಕೃತ್ತಿಧರನಾಕೃತಿಯ ಕೈಗಿದು ಉತ್ತಮಾಂಗವಿದಾಯಿತಾದೊಡೆ 
ಮೆತ್ತಗಾಗಿರಬೇಡವೇ (ಬಸಪು. ೩೮-೩೫). (ಸಂ.3 
ಕೃತ್ತಿಮ (ನಾ). ೧. ಕಪಟ; ಕೃತಕವಾದುದು; ವೇಷ ಮರೆಸಿದುದು: 
ಪೊದರ್ಪೊಕ್ಕು ಪುಲಿವುದುಗಿ ಕುಳಿತು... ಮೇಲ್ವರಿದು ಬರಲೋರ್ವ 
ಬಾಯೊಳು ಕಠಾರಿಯ ಸಾರ್ಚಿ ತಲೆಯರಿದನೀಶ ಕೃತ್ತಿಮದ ವ್ಯಾಫ್ರನ 
ನರಿದೊಲು (ನವಮೋ. ೧೬-೨೪). ೨, ಮಾಟ; ಕೈಮಸಕು : ಎದೆ 
ನೋವು, ಕೃತ್ತಿಮ ಮೊದಲಾದ ಸಕಲ ನಿಷದೋಷಂಗಳೂ, ಭ್ರಮೆ, ದಾಹ, 
ಜ್ವರಗಳೂ ಶಮನವಾಗುವುವು (ಸಕನೈ. ೨೫). [ಆ ಸಂ. ಕೃತ್ರಿಮ) 
ಕೃತ್ತಿನಸನ (ನಾ). - ಕೃತ್ತಿವಾಸ ೨: ಜಯ... ಭಾಸ್ವತ್ಯೃತ್ತಿವಸನ 
(ಪಾಕಾಂ. ವಾಸ]ಕೃತ ವಿಲಯಾಟ್ಟಿ ಹಾಸ ಕೈ ಲಾಸವಾಸ (ಉದ್ಭದೇ. ೬-೨೮). 
[ಕತ್ತಿ * ವಸನ] 
ಕೃತ್ತಿವಸ್ತ್ರ (ನಾ). - ಕೃತ್ತಿವಾಸ ೧: ಉಲ್ಲಸತ್ಸಣಿಪಕುಂಡಲಮಾಯತ 
ಬಾಹು ಕೃ[ಪಾಠಾಂ. ವೃ]ತ್ತಿವಸ್ತ್ರಂ ಬಗೆಗೊಳ್ವ ನುಣ್ಣಟಕ .. . ವಿರಾಜಿಸೆ 
ರಂಜಿಸಿದಂ ಮಹೇಶ್ವರಂ (ಶಬಶಂ. ೧-೭೪).  [ಕೃತ್ತಿ * ವಸ್ತ್ರ] 
ಕೃತ್ತಿನಾಸ (ನಾ). ೧. ಚರ್ಮದ ಬಟ್ಟೆ: ನಡುವಿನೊಳುಟ್ಟ ವಲ್ಕಲಂ 
ತೊವಲುಡೆಯನ ಕೃತ್ತಿನಾಸಂಬೊಲ್‌ ಮನೋಜ್ಞಮಾಗಿರೆ (ರಾಮಾಶ್ವ. 
೪೦-೨೯). ೨. ಹುಲಿಯ ಚರ್ಮವನ್ನು ಹೊದೆದವನು ;` ಶಿವ: 
ಹಿಮಕರ ವೈದ್ಯ ವಾಸುಕಿ ಸುರಾಸುರರಂಬುಧಿ ಕೃಶ್ತಿನಾಸನುಂ ಆಮೃತ 
ಕರಾಭಿಧಾನ (ನಾನಾರ.೩೬) ; ಕೃತ್ತಿವಾಸಂಗಾ ಪ್ರಮಥರಿಗೆ ಮತ್ತೆ 
ವಂದಿಸುತಿಬ್ಬರುಂ ಮುದನವೆತ್ತು (ಬಸಪು. ೩೭-೫೬). 
[ಸಂ. ಕೃತ್ತಿವಾಸನ್‌ (ಕೃತ್ತಿ * ವಾಸನ್‌) 
ಕೃತ್ತು (ನಾ). ೧. ಧಾತುವಿನ ಮುಂದೆ ಬರುವ ಆಖ್ಯಾತ ಭಿನ್ನ 
ಕೃತ್ಛೃತ್ಯಯ. ೨. ಕೃದಂತ: ಕೃತ್ತಿರದೆಯುಮುತ್ವಾತ್ವಾಯತ್ತ ಮನು 
ಸ್ವಾರಂ (ಶಮದ. ೧೭೨) ; “ಕೃತ್ತು - ಕೃತದೆಂ? (ಶಮದ. ೧೭೨ ಟೀಕೆ). 
[ಆ ಸಂ. ಕೃತ್‌] 
ಕೃತ್ರನಿಸ್ಟ್ರಲಿಂಗ (ನಾ). (ವ್ಯಾಕ] ಕೃದಂತವನ್ನೊಳಗೊಂಡ ಲಿಂಗ 
ಪ್ರಕೃತಿ: "ಆದವಿಷ್ಟು? ಎಂಬ ಕನ್ನಡದ ಗಮಕ ಸಮಾಸಮುಂ 
"ಸಿರಿದೀವಂ' ಎಂಬ (ಕನ್ನಡದ) ಕ್ರಿಯಾಸಮಾಸಮುಂ ಕೃತ್ವವಿಸ್ಟ 
ಲಿಂಗಂಗಳ್‌' (ಶಮದ. ೭೨ ಪ್ರಯೋ). 
[ಸಂ. (ಕೃತ್‌ + ಪ್ರವಿಸ್ಟ * ಲಿಂಗ) 
ಕೃತ್ಯ (ನಾ). ಅನ್ಯರಿಗೆ ಕೇಡನ್ನೆಣಿಸಿ ಮಾಡುವ ದುಷ್ಟ ದೇವತೆಯ 
ಉಪಾಸನೆ; ಅಭಿಚಾರಕ್ರಿಯೆ; ಮಾಟಿ: ಕನಕ ಮಾಡಿದ ಕೃತ್ಮ 
ಕನಕನ ಕನಲಿ ನುಂಗಿದ ಗಾದೆಯಾಯಿತು (ಕೌಶಿರಾ. ೧೧-೨೯). 
[< ಸಂ. ಕೃತ್ಯಾ] 
ಕೃತ್ಯ (ಗು). ೧. ಮಾಡತಕ್ಕ; ಮಾಡಲು ಯೋಗ್ಯವಾದ. (ನಾ). 
೨. ಕರ್ಮ; ಕೆಲಸ; ಕಾರ್ಯ; ಕರ್ತವ್ಯ: ಭಕ್ತಿಯುಳ್ಳವಂಗೆ 
ಕೃತ್ಯಕ್ಕೆ ಸಿಕ್ಕಿ ಸುಚಿತ್ತ ನನಆಸಲೇಕೆ (ಮೋಳಿಮಾ. ೩೧-೧೩೦) ; ಇನನ 
ಕೃತ್ಯದೊಳಾಕುಲೆಯಾಗುತಾವಗಂ (ಶಾಕುಂತ. ೫೭-೧೬). ೩. ನಿಷ್ಠೆ: 
ಜಂಗಮಕ್ಕೆ ಇಕ್ಕಿದಲ್ಲದೆ ಒಲ್ಲೆ ನೆಂಬ ಕೃತ್ಯದ ಭಕ್ತರು ಕೇಳಿರೋ 
(ಮೋಳಿಮಾ. ೩೦-೧೨೬). ೪. ಲಂಚಕ್ಕೊಳಗಾಗುವವನು; ವಿಶ್ವಾಸ 
ಘಾತಕ; ದ್ರೋಹಿ. [ಸಂ.] 
ಕೃತ್ಯಶೇಷ (ನಾ). ಇನ್ನೂ ಮಾಡಬೇಕಾಗಿರುವ ಕಾರ್ಯಭಾಗ : 
ಎಣಿಪಾಗಳ್‌ ಕೃತ್ಯಶೀಷಂ ಸರಮಮುನಿಮನಸ್ತರ್ಸಣಂ 
(ಚಂದ್ರಫು.೨-೬೧). [ಕೃತ್ಯ * ಶೇಷ] 


ಕೃತ್ಯಾಕೃತ್ಯ 


ಕೃತ್ಯಾಕೈತ್ಯ (ನಾ). ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸ: | 
ಬಲವದ್ರಾಜಿತ ರಾಜಕ ಪ್ರಭೃತಿ ಕೃತ್ಮಾಕೃತ್ಯ ಪಕ್ಷಕೃಮಾತ್ಮಲಸನ್ಮಂಡಲ 
ಮಂತ್ರವಂ ತೆಗೆ (ಶಾಂತಿಪು. ೧೦-೧೦೮) ; ನೆಜಕಿಯೆ ಕೃತ್ಯಾಕೃತ್ಯಭಾವವ 
ಮಟತೆದು ಕಳೆದನು (ಕುವ್ಯಾಉ. ೮-೧೩). [ಕೃತ್ಯ * ಅಕೃತ್ಯ] 

ಕೃತ್ಯಾನಿಗ್ರಹ (ನಾ). ಅಭಿಚಾರಕ್ಕೆ ಸಂಬಂಧಿಸಿದ ಒಂದು ದುಷ್ಟ 
ದೇವತೆಯ ಮೂರ್ತಿ; ಮಾಟಕ್ಕಾಗಿ ಮಾಡಿದ ಬೊಂಬೆ: ಅಥರ್ವ 
ವೇದದಲ್ಲಿ ಕೃತ್ಯಾವಿಗ್ರಹಗಳನ್ನು ಮಾಡುವ ವಿಧಾನವು ಕಂಡುಬರುತ್ತದೆ 
(ಸೌಂದಸ, ೧೧೬). [ಸಂ. (ಕೃತ್ಮಾ * ವಿಗ್ರಹ)] 

ಕೃತ್ಯೆ (ನಾ). ೧. ಕೆಲಸ; ಕಾರ್ಯ. [ಆ ಸಂ. ಕೃತ್ಯ] 

ಕೃತ್ಯೆ (ನಾ). ೧. ಮಾಟ ಮೊದಲಾದ ಅಭಿಚಾರಿಕ ಕ್ರಿಯೆಯ 
ಅಧಿದೇವತೆ; ದುಷ್ಟದೇವತೆ. "ಕೃ ತ್ಯಾವಿಗ್ರಹ? ಪರಾ. ೨. ಮಾಟಿ: 
ಅವರು ಕೃತ್ಯೆ ಮಾಡಿಸಿದ್ದಾರೆ (ರೂಢಿ). (ಸಂ. ಕೃತ್ಕಾ] 

ಕೃತ್ಯೋದಾರ (ನಾ). ಉದಾರಕೃತ್ಯ; ಶ್ರೇಷ್ಠವಾದ ಕರ್ಮಾಚರಣೆ; 
ಯಜ್ಞಯಾಗಾದಿ ರೂಪವಾದ ಧರ್ಮಕಾರ್ಯದ ಅನುಷ್ಠಾನ: 
ಸುತನಂ ಕಂಡುರ್ಬಿ ತಾಯ್ತಂದೆಗಳ್‌ ಕೃತ್ಯೋದಾರದೊಳಿತ್ತರಂದು 
ಸಕಲರ್ಗಾನಂದದಿಂ ವಸ್ತುವಂ (ಹಮಾರ. ೨-೨೪). 

[ಕೃತ್ಯ + ಉದಾರ] 

ಕೃತ್ರಿಮ (ಗು). ೧. ಸಹಜವಲ್ಲದ; ತಯಾರಿಸಿದ; ಕೃತಕವಾದ. 
(ನಾ). ೨. ಕಪಟಿ; ಮೋಸ; ಸುಳ್ಳು; ಮಾಯೆ: ಅವನನಿರ 
ವೇಟ್ಮು ಕೃತ್ರಿಮದಿಂದಂ (ಸುಕುಮಾ. ೭-೨೮) ; ತಾವು ಹೇಗೆ ನಮ್ಮ 
ರಾಜರ ಜಾತಕವನ್ನು ತರಿಸಿಕೊಂಡಿರಿ? ಅದರಲ್ಲಿಯೇ ಕೃತ್ರಿಮವು 
ಅಡಗಿರುವುದೆಂದು ಕಾಣುವುದಿಲ್ಲವೆ? ( ಶ್ರೀರಾಯ. ೭೮). ೩. ಮೋಸ 
ಗಾರ; ಕಪಟ: ಮಿತ್ರನುರು ಮಧ್ಯಸ್ಥ ಪುರುಷನಮಿತ್ರನೌದಾಸೀನ 
ನೊಬ್ಬನು ಕೃತ್ರಿಮನು ಸಹಜೀವಿಯಂತಿವರು (ಕುವ್ಯಾಉ- ೩-೬೮). 
೪. ಮಾಟ; ಶೂನ್ಯ: ಔಷಧ, ಮಂತ್ರ, ತಂತ್ರ ಕೃತ್ರಿಮಗಳಿಂದ ಬಂದ 
ಜ್ವರವು ಆಗಂತುಕಜ್ವರವೆನಿಸಿಕೊಳ್ಳುವುದು (ಸಕವೈ. ೯೭). ೫. ಧರ್ಮ 
ಶಾಸ್ತ್ರದಲ್ಲಿ ಹೇಳಿದ ಹನ್ನೆರಡು ವಿಧದ ಪುತ್ರರಲ್ಲೊಬ್ಬ; ಬೆಳೆದ 
ಹುಡುಗನಾಗಿದ್ದು ಹೆತ್ತತಾಯ್ತಂದೆಗಳ ಅನುಮತಿಯಿಲ್ಲದೆ ದತ್ತು 
ತೆಗೆದುಕೊಳ್ಳಲ್ಪಟ್ಟ ವನು; ದತ್ತುಮಗ. "ಕೃತಕಪುತ್ರ' ಪರಾ. 
೬. ಕಾಚುಲವಣ. [ಸಂ.) 

ಕೃತ್ರಿಮಗ್ರಹಣಿ (ನಾ). [ವೈದ್ಯ] ಗ್ರಹಣಿರೋಗದಲ್ಲಿ ಒಂದು 
ಪ್ರಭೇದ: ಕೋಕ ಗ್ರಹಣ, ಅಭಿಘಾತಗ್ರಹಣಿ, ಕೃತ್ರಿಮಗ್ರ ಹಣಿ, 
ವಿಸೂಚಿ, ಅತಿಸಾರೆ,.. ಮುಂತಾದ ಸಕಲರೋಗಗಳೂ ಗುಣಮಕ್ಕುಂ 
(ಸಕವೈ. ೩೪೦). [ಕೃತ್ರಿಮ + ಗ್ರಹಣಿ] 

ಕೃತ್ರಿಮತೆ (ನಾ). ೧. ಅಸ್ಟಾಭಾವಿಕತೆ: ಇದನ್ನು ಅನ್ಯ ಭಾಷೆಯಿಂದ 
ಸ್ವಭಾಷೆಗೆ ತಂದುಕೊಳ್ಳುವಾಗ ಕೃತ್ರಿಮತೆಗಳ ಕೋಟಲೆಗೆ ಕಾಲ 
ತೊಡಕದೆ, ಅಕ್ಕನ ಮನೆಯಿಂದ ತಂಗಿಯ ಮನೆಗೆ ಬಂದಂತಿದೆ 


(ವೀರಯೋ. ೪1 ಮುನ್ನುಡಿ). ೨. ಕಪಟಿ; ಮೋಸ; ಕೃತಕತೆ. 


(ಸಂ. ಕೃತ್ರಿಮತಾ) 

ಕ್ರ 

ನಕ್ಷತ್ರಪುಂಜದ ಹೆಸರು: ದೇವನೌಕೆಯ ಎರಡು ನಕ್ಷತ್ರಗಳು, ನೌಕಾ 

ಪಟದ ಎರಡು ನಕ್ಷತ್ರಗಳು ಸೇರಿ ತ್ರಿಶಂಕುವೆಂದು ಭ್ರಮಿಸಲು ಸಾಧ್ಯ 

ವಾಗಿದೆಯಾದ್ದರಿಂದ ಇದಕ್ಕೆ ಕೃತ್ರಿ ಮತ್ರಿಶಂಕು (ಕೃತ್ರಿ)ವೆಂದು 
ನಾಮಕರಣವಾಗಿದೆ (ನಕ್ಷತ್ರ. ೭೫). [ಕೃತ್ರಿಮ + ತ್ರಿಶಂಕು] 


ಕೃತ್ರಿಮಧೂಪಕ (ನಾ). ಅನೇಕ ಪರಿಮಳದ್ರವ್ಯಗಳನ್ನು ಸೇರಿಸಿ 45 


ತಯಾರುಮಾಡಿದ ಧೂಪ: (8). [ಸಂ.] 


೨೦೩೪ 


ೈತ್ರಿಮತ್ರಿಶಂಕು (ನಾ). [ಜ್ಯೋತಿ] ತ್ರಿಕೋಣಾಕಾರದ ಒಂದು |40 


ಕೃದರ 
ಕೃತ್ರಿಮವಿಷ (ನಾ). ಬೇರೆ ಬೇರೆ ವಸ್ತು ಗಳ ಸಂಪರ್ಕದಿಂದ 
| ಉಂಟಾದ ವಿಷ: ವಿಷ ಮೂರು ತೆರ-ಸ್ಥಾವರವಿಷ, 
ಜಂಗಮವಿಷ, ಕೃತ್ರಿಮ ವಿಷವೆಂದು (ವೈದ್ಯಸಾ, 11, ೧೭೫). 
[ಕೃತ್ರಿನು * ವಿಸ) 
5 |ಕೃತ್ರಿಮಿ (ನಾ). ಮೋಸಗಾರ; ಕಪಟ: ಅವನು ಶಕುನಿಯಂತೆ 
ಕೃತ್ರಿಮಿ ಅವನ ಮಾತನ್ನು ' ನಂಬಬಾರದು (ರೂಢಿ). 
[ಸಂ. ಕೃತ್ರಿಪಿನ್‌] 
ಕೃತ್ಸ (ನಾ). ೧. ಪೂರ್ತಿಯಾಗಿರುವಿಕೆ ; ಸಂಪೂರ್ಣ : "ಆಖಿಳಂ 
ನಿಖಿಳಂ ವಿಶ್ವಮಶೇಷಂ ಕೃತ್ಸ್ನಮವಿಕಳಂ [ಪೂರ್ಣಂ]” (ನಸ್ತಾಕೋ. 
೧೦೭-೫೭). ೨. ವೀರು. ೩. ಹೊಟ್ಟಿ ; ಉದರ. [ಸಂ.) 
ಕೃತ್ಸ್ನಕರ್ಮ (ನಾ). ೧. ಪೂರ್ತಿ ಕೆಲಸ; ಎಲ್ಲಾ ಕೆಲಸಗಳು: 
ಕೃತ್ಸ್ನಕರ್ಮವಿಯೋಗಲಕ್ಷಣಂ ಮೋಕ್ಷಂ (ತತ್ತ್ವಪ್ರ. ೮).` 


ಕಾ 
೦ 


[ಕೃತ್ಸ್ನ * ಕರ್ಮ] 
ಕೃತ್ಸಸುಖ (ನಾ). ಸಂಪೂರ್ಣಸುಖ; ಪೂರ್ತಿಸುಖ: ಜಿನರಾಜ 
15 ಪೂಜೆಯಂ ಮುಂ ನೆಗಟಕ್ಕಿ ವೇಟ್ಯುಮದು ಕೃತ್ಸ್ನಸುಖಪ್ರಭವೈಕಕಾರಣಂ 


(ಚಂದ್ರಪು. ೪-೬೭). [ಕೃತ್ಸ್ನ * ಸುಖ) 
ಕೃದಂತ (ನಾ). [ವ್ಯಾಕ] "ಕೃತ್‌' ಪ್ರತ್ಯಯದಿಂದ ಕೊನೆಗೊಳ್ಳುವ 
ಶಬ್ದ : ಗದಬಜಕಾರಮವಿದಿರಿಕೆ ಮೊದಲ ಪದಂ ತಾಂ ಕೃದಂತಮಾಗಿರೆ 
ದೊರೆಕೊಳ್ಳುಡನುಸಸ್ವರಮುದಂತದೊಳ್‌ (ಶಮದ. ೧೭೦) ; ಧಾತುಗಳ 
ಮೇಲೆ ಸೇರುವ ಕೆಲವು ಪ್ರತ್ಮಯಗಳಿಗೆ ಕೃತ್‌ ಪ್ರತ್ಯಯಗಳೆಂದೂ, 
ಇವುಗಳಿಂದ ನಿಷ್ಪನ್ನವಾದ ಶಬ್ದಗಳಿಗೆ ಕೃದಂತಗಳೆಂದೂ . ೬ ೬ ಹೆಸರು 
(ಕೈಪಿಡಿ. ೧೫). [ಸಂ. (ಕೃತ್‌ 4 ಆಂತ)) 
ಕೃದಂತನಾಮ (ನಾ). [ವ್ಯಾಕ] “ಧಾತುಗಳಿಂದ ಹುಟ್ಟಿದರೂ 
ಕ್ರಿಯಾಪದಗಳಾಗಿ ನಿಲ್ಲದೆ ಕ್ರಿಯೆಗೆ ಸಂಬಂಧಪಟ್ಟವರ ಹೆಸರುಗಳಾಗಿ 
ನಿಲ್ಲತಕ್ಕ ಶಬ್ದಗಳಿಗೆ ಕೃದಂತನಾಮಗಳೆಂದು ಹೆಸರು? (ಮಧ್ಯಮ. ೧೧೯). 
[ಕೃದಂತ 4 ನಾಮ] 
ಕೃದಂತನಾಮಪದ (ನಾ). = ಕೃದಂತನಾಮ : ಡೊಂಬರ ಆಟವನ್ನು 
ನೋಡುತ್ತಾ ನಿಂತವನು ಮನೆಗೇ ಹೋಗಲಿಲ್ಲ - ಇಲ್ಲಿ . . . ನಿಂತವನು 
ಎಂಬುದು ಕ್ರಿಯಾಪದವಲ್ಲ ಕ್ರಿಯೆಯನ್ನು ಮಾಡುವವನನ್ನು ತಿಳಿಸುವ 
ನಾಮಪದ. ಇದಕ್ಕೆ ಕೃದಂತನಾಮಪದವೆಂದು ಹೆಸರು * (ಮಧ್ಯಮ. 
[ಕೃದಂತ 4 ನಾಮಪದ] 
ಕೃದಂತಭಾವನಾಮ (ನಾ). [ವ್ಯಾಕ] ಭಾವವಾಚಕವಾದ 
ಕೃತ್ರತ್ಯಯವು ಸೇರಿ ಸಿದ್ಧವಾಗುವ ನಾಮಪದ: “ಭಾವನಾಮ 
ಗಳಲ್ಲಿ ಧಾತುಗಳಿಂದ ಹುಟ್ಟಿ ತಕ್ಕವುಗಳಿಗೆ ಕೃದಂತ ಭಾವನಾಮ 
| ಗಳೆಂದೂ ನಾಮಪ್ರಕೃತಿಗಳಿಂದ ಹುಟ್ಟಿತಕ್ಕವುಗಳಿಗೆ ತದ್ಧಿ ತಾಂತ 
ಭಾವನಾಮಗಳೆಂದೂ ಹೆಸರು? (ಮಧ್ಯಮ, ೧೨೯). 
| 
| 


25 


30 
i ೧೦೭ ಅಡಿಟ). 


| 


35 
(ಕೃದಂತ 4 ಭಾವನಾಮ] 

ಕೃದಂತನಿಶೇಷಣ (ನಾ). [ವ್ಯಾಕ] ವಿಶೇಷಣರೂಪವಾಗಿ ಬರುವ 
ಕೃದಂತ: ಧಾತುಗಳಿಗೆ ದ, ನ, ಎಂಬ ಕಾಇಲವಾಚಕಪ್ರತ್ಕ್ಯಯಗಳೂ 
ನಿಷೇಧಾರ್ಥದ ಅದ ಎಂಬ ಪ್ರತ್ಯಯವೂ ಸೇರಿ ಕೃದಂತವಿಶೇನಣ 
ಗಳಾಗುವುವು (ಕೈಪಿಡಿ. ೧೬)- [ಕೃದಂತ + ವಿಶೇಷಣ] 

ಕೃದಂತಾನ್ಯಯ (ನಾ). [ವ್ಯಾಕ] ಧಾತುವಿನ ಕೊನೆಯಲ್ಲಿ ಸೇರಿ 
ನಿಷ್ಪನ್ನವಾಗುವ ಕೃದಂತರೂಪವಾದ ಅವ್ಯಯ. ( ಅಲ್‌, 
ಉತುಂ, ದು ಮೊದಲಾದುವು: ಕೃದಂತಾವ್ಯಯಗಳು - ಇವು 
ಅಸಂಪೂರ್ಣ ಕ್ರಿಯೆಗಳು (ಕೈಪಿಡಿ. ೫೨). (ಕೃದಂತ + ಅವ್ಯಯ) 

ಕೃದರ (ನಾ). ಉಗ್ರಾಣ; ಕಣಜ. [ಸೆಂ.] 


ml ೧೧೦೧೬ 


ಕೈಪಣ 


ಕೃಪಣ (ಗು). ೧. ತುಚ್ಛವಾದ ; ಹೀನವಾದ; ದುಷ್ಟವಾದ; 
ಕ್ಸುದ್ರವಾದ. ೨. ವಿವೇಕಶೂನ್ಯವಾದ; ತಿಳುವಳಿಕೆಯಿಲ್ಲದ; 
ಜ್ಞಾನವಿಲ್ಲದ. "ಕೈಪಣಮತಿ? ಪರಾ. (ನಾ). ೩. ದೈನ್ಯದಿಂದ 
ಕೂಡಿದುದು: ಅದೃಷ್ಟಪೂರಣಂಗಳುನುತಿಕೃಪಣಂಗಳುಮಪ್ಪ 
ಚಾಟುಸಹಸ್ರಂಗಳೊದವೆ ಕಣ್ಣೀರಪೂರದಿಂ ತೇಂಕಾಡುತ್ತಂ (ಕಾದಂಪೂ. 
೯೨೭). ೪. ದುಷ್ಟನಾದವನು; ಕ್ಷುದ್ರನಾದವನು; ನೀಚ; 
ಅಲ್ಪ: *ಕೃಪಣಃ, ಶುಲ್ಲಕಃ, ಕ್ಲೀಬಃ, ಕ್ಲುದ್ರಃ -ಈ ೪ ಕ್ಷುದ್ರಂ? 
(ಹಲಾಯು. ೫೭-೧೯೨). ೫, ಜಿಪುಣ; ಲೋಭಿ: “ಕೃಪಣ ಲೋಭಿಯು? 
(ಭಾರನಿ. ೧೦) ; ನಿಲೆ ಕುಜನಂಗನಾ ಮಿಥುನದೊಳ್‌ , . . ಮಿತ್ರರಹಿತಂ 
ಕೃಪಣಂ ಕೃತವೇದಿ ಯಾಚಕಂ (ಜಾತತಿ. ೧೭-೧೯). ಓ. ಬಡವ; 
ದರಿದ್ರ: ಡ್ರುಪದನಂದನೆ ನಡೆ ವಿಳಾಸಿನಿಯರ ವಿಧಾನದಲಿ ಕೃಪಣನೇ 
ಕುರುರಾಯ ... ರಾಯನ ವಿಪುಳವಿಭನನನನುಭವಿಸು 
(ಕುವ್ಯಾಸ. ೧೪-೮೨). [ಸಂ.7 


ಕೃಪಣತನ (ನಾ). - ಕೃಪಣತೆ: ಪಕ್ಷಿಗಳುಪಮೆಯಲಿ ಕೊಂಡೊಯ್ಯೆ | 


ವಸನವ ಕೃಷಣತನದಲಿ ತನ್ನ ಸೀರೆಯೊಳೊಯ್ದನರ್ಥವನು 
(ನಳಡ. ೮-೨), [ಕೃಪಣ + -ತನ] 

ಕೃಪಣತೆ (ನಾ). ೧. ಜಿಪುಣತನ; ಲೋಭ; ಕಾರ್ಪಣ್ಯ : ತಿಂಗಳಾರರ 
ದುಡಿತ ಚೆಂಗುಲಾಬಿಯ ಬೆಳೆತ ಕಂಗೊಳಿಪುದದರ ಸಿರಿಯರೆಗಳಿಗೆಯಲ 
ಕೊಳ್‌". ಪೊಂಗುವಾನಂದವದನನುಭವಿಸಿದವನ್‌ ಅಜನ ಹಂಗಿಪನೆ 
ಕೃಪಣತೆಗೆ (ಮಂಕುಕ, ೪೪೩). ೨. ಕೆಟ್ಟತನ; ನೀಚತನ: ಕಪಟದಲಿ 
ಜೂಜಾಡಿ ರಾಜ್ಯ ವನಪಹರಿಸಿದಡೆ ಧರ್ಮ ನಿಮ್ಮದು ಕೃಪಣತೆಯ ನಾನೇನ 
ಹೇಳುವೆನಾ ಸುಯೋಧನನ (ಕುವ್ಯಾಗ. ೧೧-೬೧). ೩. ದೈನ್ಯ; 
ದುಃಖದಿಂದ ಬೆಂಡಾಗಿರುವಿಕೆ; ಅಸಹಾಯಕತೆ : ಮತ್ತಿನ್ನುಳಿದರ 
ಮುಖಮಂಡಳ ಕೃಪಣತೆ ಬಳಸಿದವಸ್ಥೆಯೊಳದೆಂತು ಪೇಳ್ನೋಡುವುದೇ 
(ಮಾಧವಾ. ೧-೮೪). [ಸಂ. ಕೃಪಣತಾ] 

ಕೃಪಣತ್ವ (ನಾ). - ಕೃಪಣತೆ. (ಸಂ. 

ಕೃಪಸಣಮತಿ (ನಾ). ಅವಿವೇಕಿಯಾದವನು; ಅಲ್ಪಬುದ್ಧಿಯವನು : 
ಚಪಳೆ ಫಡ ಹೋಗೆನುತ ಹಾಯ್ದೆನು ಕೃಪಣಮತಿ ಮುಂಗೈ ಯಲನಿಲ 
ಜನಪರೆಭಾಗಕೆ ಹಾಯ್ದು ಹಿಡಿದನು ಕೀಚಕನ ತುಜುಬ (ಕುವ್ಯಾವಿ. 
೩-೮೮), [ಕೃಪಣ + ಮತಿ] 

ಕೃಪಣೆ (ನಾ). ೧. ಕ್ಸುದ್ರಳಾದ ಹೆಂಗಸು; ನೀಜೆ; ದುಷ್ಟೆ : 
ಅಪಸರಿಯರುಜಕೆ ಕುಲಗೆಡಿಕೆಯರು ಕೃಪಣೆಯರು ಚೋರಕರೆ ತಾಯ್ಗಳು 
(ಬಸಪು. ೪0-೫೪). ೨. ಲೋಭಿಯಾದ ಹೆಂಗಸು; ಜಿಪುಣೆ. 

[ಸಂ. ಕೃಪಣಾ] 

ಕೃಸಾಂಗೆ (ನಾ). ಕರುಣೆಯೇ ಮೂರ್ತಿವೆತ್ತಂತಿರುವವನು ; 
ದಯಾಮಯ: ಅಮಿತ ಕೃಪಾಂಗಂ ಸಾಮಜಹರನಾನತಜನತಾ 
ಮರತರು (ಶಬಶಂ. ೩-೧). (ಸಂ. (ಕೃಪಾ ಅಂಗ)] 

ಕೃಪಾಕಟಾಕ್ಷ (ನಾ). ಕೃಪೆಯಿಂದ ಕೂಡಿದ ಕುಡಿನೋಟ ; 
ದಯಾದೃಷ್ಟಿ : ಪ್ರಾಣದಾನನನರ್ಥಿಸುತ್ತ ಕೃಪಾಕಟಾಕ್ಷ ಸಮರ್ಥತೆಯ 
ನೋರಂತೆ ಬಯಸುತಮಿರ್ಪ ಸಮಯದಲಿ (ಬಸಪು. ೪೬-೪೯). 

(ಸೆಂ. (ಕೃಪಾ + ಕಟಾಕ್ಷ)] 

ಕೃಸಾಕರ (ನಾ). ಕೃಪೆಗೆ ಆಕರನಾದವನು; ದಯಾನಿಧಿ: ಪರಮ 
ಕೃಪಾಕರನೆಮಗೀಗೆ ಸೌಖ್ಯಮಂ(ಶಬಶಂ.೪-೧). [ಸೆಂ. (ಕೃಪಾ*- ಆಕರ)] 

ಕೃಸಾಣ (ನಾ). ಕತ್ತಿ; ಖಡ್ಗ: ವಿಜಯಶ್ರೀ ಬಾಹುದುಗ್ಧ ಮಲ್ಲನಿಳಾ 
ಬಹುವಿಧ(ರ) ಕ್ಷಣ ಪ್ರವೀಣ ಕೃಪಾಣಂ (ಪಂಪಭಾ. ೧-೩೦); ಕೃಪಾಣ 
ವೊಂದು ನಡದಲ್ಲಿ ನೇತಾಡುತ್ತಿದೆ (ನೂರಜ. ೧೮). [ಸಂ.) 


ಶಾ 
೦ 


[<Q 
o 


45 


೨೦೩೫ 


ಕೃಸಾಳುಕೆ 


ಕೃಪಾಣಪಾಣಿ (ನಾ). ಕೃಪಾಣವನ್ನು ಕೈಯಲ್ಲಿ ಉಳ್ಳವನು : 
ಕತ್ತಿಯನ್ನು ಹಿಡಿದವನು : ಕೃಪಾಣಪಾಣಿ ವಿರಾಟರಾಯನ ರಾಣಿಯರ 
ಮನೆಗೈದಿದನು (ಕುವ್ಯಾವಿ. ೨-೩೯). [ಕೃಪಾಣ + ಪಾಣಿ] 
ಕೃಪಾಣಿ (ನಾ). ೧. ಕತ್ತರಿ. ೨. ಕಠಾರಿ; ಬಾಕು; ಕತ್ತಿ: 
*ವೈತಂಸಿಕಂ ಕೌಳಿಕಂ ಕಟಿಗನೆನಿಸಿಕ್ಕು . ೬ ೬ ಅವಂಗೋಶ ಕತ್ತಿ 
ಕೃಪಾಣಿಯಕ್ಕು* (ಮಂಗರಾ. ೧೧೧-೪); ದುರಿತವ್ರಾತಲತಾಕೃಪಾಣಿ 
(ಚಂದ್ರಫ. ೧-೧೨) ; ವಾಣಿ ಜಗತ್ಪಿತಾಮಹರಾಣಿ . .. ನಿಕರ್ನುವಲ್ಲರಿ 
ಕೃಪಾಣಿ (ನಾನಾರ. ೨); ಕೃಪಾಣಿ ಪರಿಘಗಳನೆತ್ತಿವೋಕೋರ್ವರಲ್ಲಿ 
. ಇರಿದು (ಮುಲ್ಲಾ ಶಾ. ೫-೨೨). [ಸೆಂ. ಕೃಪಾಣೀ] 
ಕೃಪಾದೃಷ್ಟಿ (ನಾ). ದಯೆಯಿಂದ ಕೊಡಿದ ದೃಷ್ಟಿ : ಅದಕ್ಕಾಗುವಷ್ಟೆ 
ಸಂತೋಷ ದೊಡ್ಡವರು ಕೃಪಾದೃಷ್ಟಿ ಬೀರಿದಾಗಲಿಲ್ಲ ಅನನಿಗಾಗುತ್ತಿತ್ತು 
(ಪುನರು. ೨೪೭). [ಸಂ. (ಕೃಪಾ + ದೃಷ್ಟಿ)) 
ಕೃಪಾನಿಧಿ (ನಾ). ಕೃಪೆಗೆ ಗಣಿಯಂತಿರುವವನು; ಕರುಣಾಕರ : 
ಬಾಯಳಿನನಂ ನೋಳ್ಪುದೆನ್ನಂ ಕೃಪಾನಿಧಿ [ಪಾಠಾಂ. ಜಲನಿಧಿ]ಯೆ 
(ನಂಬಿರ. ೧೫-೨೮). [ಸಂ. (ಕೃಪಾ  ನಿಧಿ)] 
ಕೃಷಾಷಾಂಗ (ನಾ). ಕರುಣೆ ತುಂಬಿದ ಕಡೆಗಣ್ಣು ; ಕೃಪಾ 
ಕಟಾಕ್ಷ: ಶೃಂಗಾರನೀರದಗ್ಗಳದಿಂದೆ ಸತ್ಯೃಪಾಪಾಂಗದಿಂ ರಾದ್ರಾ 
ಸಿಯಿಂ ಜಗದ್ರಕ್ಷತಾ ಸಂಗತದೆ ದುಷ್ಪ ಸಂಹರತೆಯಿಂ... ಕಂಗೊಳಿಪ 
(ವೀಕೈಪು. ೩-೧೨-೨). [ಸೆಂ. (ಕೃಪಾ + ಅಪಾಂಗ)] 
ಕೈಸಾಲು, ಕೃಪಾಳು (ನಾ). ಕೃಪೆಯಿಂದ ಕೂಡಿದವನು; 
ದಯಾಳು; ಕರುಣಿ : (ಕ). ಕೃಪಾಳು : ಕೇಳಿದನು ಧೃತರಾಷ್ಟ್ರನಾಗ 
ಕೃಪಾಳುವಿನ ಗಮನವನು (ಕುವ್ಯಾಉ. ೭-೧೬). [ಸಂ.7 
ಕೃಸಾಲೋಕ (ನಾ). - ಕೃಪಾದೃಷ್ಟಿ: ಪೇಳಲೇನಿವಳ ಬಾಳುವೆ ನಿನ್ನ 
ಕೃಪಾಲೋಕಡೊಳಿಹುದಾಲೋಟಚಿಸು ನೀಂ (ಶಾಕುಂತ. ೩೯ ಅಡಿಟ). 
[ಸೆಂ. (ಕೃಪಾ * ಆಲೋಕ)] 
ಕೃಸಾವತಿ (ನಾ). ದಯೆಯುಳ್ಳವಳು ; ಕರುಣೆಯುಳ್ಳವಳು: 
ಪಾರ್ವತಿಯಂ ಕೃಪಾವತಿಯನಾಗಳ್ಬಣ್ಣಿಪೆಂ (ರಾಜಶೇ. ೧-೪). 
[ಸೆಂ. ಕೃಪಾವತೀ] 
ಕೃಷಾನಲೋಕನ (ನಾ). - ಕೃಪಾದೃಷ್ಟಿ: ದೇವ ನಿಮ್ಮ ಕೃಪಾವ 
ಲೋಕನ ಕಾವುದೆಮ್ಮನು (ಕ್‌ಶಿರಾ. ೩೪-೧೧). 
(ಸಂ. (ಕೃಪಾ + ಅನಲೋಕನ)] 
ಕೃಸಾಶ್ರಯ (ನಾ). ಕರುಣೆಯ ಆಸರೆ; ದಯೆಯ ಅನಲಂಬನ: 
ಯಾನ ಮತದ ಕೃಪಾಶ್ರಯವಿಲ್ಲದೆ ಮಾನವ ಕಲ್ಮಾಣಾಭಿವೃದ್ಧಿಗೆ 
ಸಾಧಕವಾದ ಸೇವಾಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲವೋ 
ಆಂಥ ಸಾಂಪ್ರದಾಯಿಕ ಮತದ (ಪುನರು. ೩೭೩). 
[ಸಂ. (ಕೃಪಾ * ಆಶ್ರಯ)] 
ಕೃಸಾಹೀನ (ನಾ). ಕರುಣೆಯಿಲ್ಲದವನು; ನಿರ್ದಯಿ ; ನಿಷ್ಕರುಣಿ. 
[ಸೆಂ. (ಕೃಪಾ * ಹೀನ)] 
ಕೃಪಾಳು "ಕೃಪಾಲು' ನೋ. 
ಕೃಪಾಳುತನ (ನಾ). ಕರುಣೆಯಿಂದ ಕೂಡಿರುವಿಕೆ; ದಯಾಳು 
ಸ್ವಭಾವ: ಕಾವಂ ಕಂಡವರಂ ಕೃಪಾಳುತನದಿಂದಾರ್ವೈೇೇಡಿ ಕೈಯಾಂತ 
ವರ್ಗ್ಗೀವಂ (ಎಕ. ೩1, ಚಿತ್ರದು. ೧೨-೬ ; 1286). 
[ಕೃಪಾಳು ( - ಕೃಪಾಲು) + -ತನ] 
ಕೈಸಾಳುತೆ (ನಾ). - ಕೃಪಾಳುತನ: (ಕೃಪಾಳುತೆಯಿಂದ) ಬನ್ನಿ, 
ಫಪುಕೋಹಿತರೆ - ಆ ದೊಡ್ಡೆ ಹಳವಿಗೆಯ ಭಾರವನ್ನಿತ್ತ ಇಲ್ಲಿ ಕೊಡಿ 


ಬಿಟ,೮. ೬೯-೮). ಸಂ. ಕೃಪಾಲುತಾ] 
( ಬ ೨ 


ಕೃಪೀಟಿ 


ಕೈಪೀಟ (ನಾ). ೧. ಹೊಟ್ಟಿ; ಉದರ. ೨. ಗರ್ಭ ನಿಂತಿರುವ 
ಹೊಟ್ಟಿ ; ಬಸಿರು. ೩. ನೀರು: ಕೃಪೀಟ ಚವಂರವ್ಮಾಳ ಪ್ರಚ್ಛಿಕ 
ಸಹಸ್ರಭಯಪಹರಿಪುದೀ ಮಂತ್ರವು (ಲಿಂಗಪು. ೧೪-೨೫). ೪, ಸೌದೆ; 
ಕಟ್ಟಿಗೆ. "ಕೃಷೀಟಯೋನಿ' ಪರಾ.೫. ಕಾಡು; ವನ. ೬. ಕಂಚು. | 
೬. ಬರಗಾಲ: *ನಿಂದ ಬಸಿಜಕೊಳು ದಾರಿಯೊಳು ಕೃಪೀಟಿಮೆನಿಕ್ಕು”” 
(ಮಂಗರಾ, ೧೪೩-೨೦); * ಸೌರಾಷ್ಟ್ರಕ ವಾರಿ ನಿಂದ ಬಸುಜುಂ ಬಜನಿಂತು 
ಕೃಪೀಟಿವಾಚಕಂ (ನಾನಾರ. ೮೬). [Aಂ.] 
ಕೃಪೀಟಿಯೋನಿ (ನಾ). ಬೆಂಕಿ; ಅಗ್ನಿ: “ಸಪ್ತಾರ್ಟಃ...: 
ಕೃಪೀಟಿಯೋನಿಃ , . . ಲೋಹಿತಾಶ್ವ, ಹುತಾಶನಃ -೪೦ ಕಿಚ್ಚಿನ 
ಪೆಸರ್‌ ೨ (ಹಲಾಯು. ೧೨-೬೩). [ಕೃಪೀಟ + ಯೋನಿ) 
ಕೃಪೆ (ನಾ). ದಯೆ; ಕರುಣೆ: ಕೃಪೆಯಿಂದಂ ನಡೆತಂದು; 
(ನಂಬರ. ೮-೧ ಸೂಚನೆ) ; ಶಿಷ್ಮಂಗೆ ನೀಂ ಕೃಪೆಯ ಮಾಡುವುದು | 
(ಹಚಕಾ. ೮-೧೧). [ಸಂ, ಕೃಪಾ] | 
ಕೃಪೆನಡೆ. (ಕ್ರಿ). ೧. ದಯೆಯನ್ನು ಪಡೆ; ಅನುಗ್ರಹವನ್ನು 
ಹೊಂದು: ನಿಮ್ಮಡಿಯ ಕೃಪೆವಡೆದು ಬದುಕಿದಪೆಂ (ಬಸಪು. ೨೭-೪೪). 
೨. ಕೃಪೆಯಿಂದ ಕೂಡಿರು : ಜನಪದ ಕುಲದೇವತೆ ರಣಜಯವಿತ್ತು 
ಘನಕೃಪೆವಡೆದಿಹಳಂತೆ (ಕಂನವಿ. ೧೧-೭೫), [ಕೃಪೆ * ಪಡೆ] 
ಕೃಪೆನೆರಸು (ಕ್ರಿ). ದಯೆಯಿಂದ ಕೂಡಿಕೊಳ್ಳು ; ಕರುಣೆಯುಳ್ಳವ 
ನಾಗು: ಪುರಾಂತಕರಂ ನೀಂ ಕರೆಯಲೋ ಎನುತಿರ್ದನತಿ ಕೃಪೆವೆರಸಿ | 
ಹೋ ಎನಲುಡುಗಿದನು (ಬಸಪು. ೨೮-೬೪). [ಕೃಪೆ * ಬೆರಸು] 
ಕೃಮಿ (ನಾ). ೧. ಹುಳು; ಜಂತು; ಕೀಟ: ತೊಡೆಗಳೆರಡನು ವಜ್ರ 
ಮುಖವೆಂಬ 'ಕೃಮಿಯೊಂದು ಬಂದು ಕೊರೆಯಲು (ಭಾಸನಾ. 6೭). 
೨. ಜೇಡರಹುಳು. &. ರೇಷ್ಮೆ ಹುಳು. ೪. ಅರಗು. (ಸಂ.] 
ಕೃಮಿಕೋಶೋತ್ಸ (ನಾ). ರೇಷ್ಮೆಹುಳದ ಗೂಡಿನಿಂದ ಹುಟ್ಟಿದುದು; 


ಕಿ 


ರೇಷ್ಮೆ: *ಕಾಶೇಯಂ ಕೃಮಿಕೊ ಶೋ ತ್ಸಂ-ರೇಸ್ಕೆಹುಳು|25 


ಮುಂತಾದುವುಗಳಿಂದ ರಾಟಿಸಿ ಎಳೇ ತೆಗಿಯತಕ್ಕ ಪಟ್ಟಿ ಮಡಿ, ವಗ 
ಮುಂತಾದುವುಗಳ ಹೆಸರು” (ಸಿದ್ಧಾಂತಿ. ೧೮೫). (ಸಂ, | 

ಕೈಮಿಫ್ನು (ನಾ). ಹುಳುಗಳನ್ನು ಕೊಲ್ಲುವ ಒಂದು ಔಷಧಿ ; | 
ಮುಖ್ಯವಾಗಿ ಜಂತುಹುಳುವನ್ನು ಕೊಲ್ಲುವ ಔಷಧಿಗಿಡದ | 
ಹೆಸರು; ವಾಯುವಿಳಂಗ: *ವೆಲ್ಲಂ ಅಮೋಘಾ ಚಿತ್ರತಂಡುಲಾ 
ತಂಡುಲಃ ಕೃ [ಪಾಠಾಂ. ಕ್ರಿ] ಮಿಫ್ನಟ ವಿಡಂಗಂ- ೭ ವಾಯುನಿಳಂಗದ 
ಹೆಸರು? (ಸಿದ್ಧಾಂತಿ. ೧೧೯). [ಸಂ.] 

ಕೃಮಿಜ (ನಾ). ಬಿಳಿಯ ಅಗರು; ಅಗಿಲುಗಂಧ: “ವಂಶಕಂ, 
ಆಗುರು, ರಾಜಾರ್ಹಂ, ಲೋಹಂ ಕೃ[ಪಾಕಾಂ. ಕ್ರಿ] ಮಿಜಂ, ಜೋಗಕಂ 
-೬ ಅಗರು ಗಂಧ, ಶ್ವೇತಾಗರು? (ಸಿದ್ಧಾಂತಿ, ೧೭೯). [ಸಂ.] 

ಕೈಮಿರೋಗೆ (ನಾ). ಕರುಳಿನಲ್ಲಿ ಕ್ರಿಮಿಗಳು ಉಂಟಾಗುವ ಒಂದು 
ಕೋಗ; ಜಂತುರೋಗ. [ಕೃಪಿಂ + ರೋಗ] 

ಕೈಲ್ಲಿಂಗೆ (ನಾ). ಭೂತ ಅಥವಾ ಭವಿಷ್ಯತ್ಕಾಲದ ಕ್ರಿಯಾಪದಗಳಲ್ಲಿ 
ಆಖ್ಯಾತವಿಭಕ್ತಿ ಪ್ರತ್ಯಯವನ್ನು ಮಾತ್ರ ಕಳೆದು ಮಿಕ್ಕ ಭಾಗದ 
ಹೆಸರು: “ಭೂತಕಾಲ ಕ್ರಿಯೆಯುಂ ಭವಿನ್ಮಂತಿಯ ಕ್ರಿಯೆಯುಂ 
ತಮ್ಮ ತಮ್ಮಂತರ್ಗತಾಗಮಂಗಳಂ ಬೆರಸಿರ್ದು, ವಿಭಕ್ತಿಮಾತ್ರಮಂ 
ಕಳೆಯೇ ಕೃಲ್ಲಿಂಗಮಪ್ಪೈುವು? (ಶನುದ. ೭೩ ವೃತ್ತಿ); “ವಿನುತ ಕ್ರಿಯಾತ್ಮ 
ಕಂಗಳುಮೆನಿಸುವ ಸಂಸ್ಕೃತದ ಭಾವವಚನಂಗಳನಾಯ್ಡನಿತರ್ಕಮಿಸಂ 
ಪ್ರತ್ಕಯವನೆ ಪತ್ತಿಸಿ ನಿಜಿಸೆ ಬರ್ಕುಮಾ ಕೃಲ್ಲಿಂಗಂ? ಇಸು 
ಪ್ರತ್ಮಯಮಂ ಪತ್ತಿಸಿ ಕೃಲ್ಲಿಂಗಮಂ ಮಾಟ್ಪುದು ... ಭಾವಿಸಿದಂ, | 
ಭಂಗಿಸಿದಂ (ಶಮದ. ೭೪ ಪ್ರಯೋ). (ಸಂ. (ಕೃತ್‌ + ಲಿಂಗ)] 


೨೦೩೬ 


10 


15 


20 


ಕೃಶಾಂಗ 


ಕೃನಿ (ನಾ). ನೂಲಿನಿಂದ ಬಟ್ಟಿಯನ್ನು ನೇಯುವ ಯಂತ್ರ; 
ಮಗ್ಗ : (ಕಿ). [ಸಂ.7 
ಕೃಶ (ಗು). ೧. ತೆಳುವಾದ; ಬಡವಾದ; ಕ್ಷೀಣವಾದ : *ಕ್ಷಾಮಂ 
ಕೃಶಂ ಪೇಲವಂ ಕ್ಷೀಣಮೆನಲಸಿದು” (ಮಂಗರಾ. ೧೯-೧೪); ವಾತಾಧಿಕ್ಕ 
ದಿಂದ ದೇಹ ಕೃಶ... ಶ್ಲೇಷ್ಮಾಧಿಕ್ಯದಿಂದ ದೇಹವು ಸ್ಥೂಲವಾಗಿರುವುದು 
(ಸಕವೈ, ೧೯). ಪಿ. ಅಲ್ಪವಾದ ; ಸಣ್ಣದಾದ. "ಕೃಶಮಧ್ಯೆ' ಪರಾ. 
(ನಾ). ೩. ತೆಳ್ಳಗಿರುವಿಕೆ; ಕ್ಷೀಣತೆ; ಬಡವು. "ಕೃಶರೋಗ' 
ಪರಾ. (ಸಂ. 
ಕೃಶಕಾಯೆ (ನಾ.) ತೆಳ್ಳಗಿನ ಶರೀರದವಳು : ಕೃಶಕಾಯೆ ಮೇಘ 
ಜಲ ತೊಯ್ಕಿಸಿರೆ ತಳಿರುಗಳ ಕಣ್ಣೀರಿನಿಂ ತುಟಿಯ ತೊಳೆಯುವಂತಿಹಳು 
(ಧ್ವನ್ಯಾಲೋ. ೬೭). (ಸಂ. ಕೃಶಕಾಯಾ (ಕೃಶ ೬ ಕಾಯ + -)] 
| ಕೃಶಗಾತ್ರ (ನಾ). ೧. ತೆಳ್ಳಗಿರುವ ಶರೀರ; ಬಡಕಲು ಮೈ: 
|  ಕೃಶಗಾತ್ರದ ತೆಳುಗಡ್ಡದ ಖೈದಿಯೊಡನೆ ಮತ್ತೊಬ್ಬ ಸಾರ್ಜೆಂಟ್‌, 
ಪ್ರವೇಶಿಸಿದನು (ಪುನರು. ೫೩೮). ೨. ತೆಳ್ಳಗಿರುವವನು; ಬಡಕಲು 
ಮೈಯವನು. [ಕೃಶ * ಗಾತ್ರ) 
ಕೃಶಗೈ (ಕ್ರಿ). ಬಡಕಲಾಗುವಂತೆ ಮಾಡು ; ತೆಳ್ಳಗಾಗಿಸು: ಯತ್ನ 
ಪೂರ್ವಕವಾಗಿ ಕೃಶಗೈದು ತನುವನು ನೇಮದೊಳಿರ್ದನುದಿನವು 
(ಇಂಚಾಪ. ೧೮೨-೯೭). [ಕೃಶ * ಗೈ (ಆ ಕೆಯ್‌,)] 
ಕೃಶಮಧ್ಯೆ (ನಾ). ಸಣ್ಣನಡುವುಳ್ಳವಳು; ತೆಳುವಾದ ಸೊಂಟ 
ವುಳ್ಳವಳು: ಕೃಶಮಧ್ಮೆ . . . ಷೋಡಶಮಂ ಸ್ವಪ್ನಮನಂತಾ ನಿಶಾಂತ 
ದೊಳ್‌ ಬರೆ ನಿಶಾಂತಯಾಮಂ ಕಂಡಳ್‌ (ಚಂದ್ರಫ. ೧೨-೧೨). 
[ಸಂ. ಕೃಶಮಧ್ಯಾ (ಕೃಶ * ಮಧ್ಯ + -)) 
ಕೃಶರ (ನಾ). ೧. ಆರುವಿಧವಾದ ಅನ್ನಗಳಲ್ಲಿ ಒಂದು; ಎಳ್ಳು 
ಅಕ್ಕಿಗಳನ್ನು ಹಾಲಿನೊಡನೆ ಸೇರಿಸಿ ಬೇಯಿಸಿ ಮಾಡಿದ ಒಂದು 
ಬಗೆಯ ಅಡಿಗೆ, --ಭೋಜ್ಯವಸ್ತು. "ಕೃಶರಾನ್ನ' ಪರಾ. ೨. ಅಕ್ಕಿ 
ಮತ್ತು ಬಟಾಣಿಕಾಳುಗಳನ್ನು ಕೆಲವು ಮಸಾಲೆ ವಸ್ತುಗಳೊಡನೆ 
ಬೇಯಿಸಿ ಮಾಡಿದ ಒಂದು ಭಕ್ಷ್ಯ; ಕಿಚಡಿ. (ಸಂ.] 
ಕೃಶರಾಗ (ನಾ). ಪ್ರೀತಿ ಕಡಮೆಯಾದವನು : ಕೃಶರಾಗಂ ವಿಗತ 
ಮನಃಪ್ರಸರತೆಯಿಂ ಕಣ್ಣ ನೀರ್ಗಳಂ ತೀವಿ (ಶಾಂತಿ. ೧-೯೪). 
[ಕೃಶ * ರಾಗ] 
ಕೃಶರಾನ್ನ (ನಾ). ಇ ಕೃಶರ ೧: ಪರಮಾನ್ನವೆಂದಾ ಹರಿದ್ರಾನ್ನವೆಂದು 
ಭೂಸುರದ ತಧ್ಯನ್ನ ಕೃಶರಾ [ಪಾಠಾಂ. ಷರ]ನ್ನನೆಂದುಂ ಮನೋಹರ 
ಗುಡಾನ್ನಂ ವಿಮಲ ಮುದ್ಗಾನ್ನ ನಿವು ಸಡ್ತಿಧಾನ್ನ ನೈವೇದ್ಯ ಶಿವಗೆ - 
(ಗುರುಚಾ. ೬-೫೫). [ಕೃಶರ + ಅನ್ನ] 
ಕೃಶರೋಗ (ನಾ). ಶರೀರವನ್ನು ಬಡಕಲಾಗಿಸುವ ಒಂದು 
ರೋಗ: ಕೃಶಕೋಗದವರೂ ಗಾಯದಿಂದಾದ ಕ್ಷಯರೋಗದನರೂ 
ಬಾಯಿಯಲ್ಲಿ ಮೂಗಿನಲ್ಲಿ ರಕ್ತಬೀಳುವ ಕೋಗದವರೂ . . . ಹಸಿವಿ 
ನಿಂದ ಕಂಗೆಟ್ಟ ರುವವರೂ ತಾಂಬೂಲವನ್ನು ಪಯೋಗಿಸಬಾರದೆಂದರಿವುದು 
(ಸಕವೈ. ೫೩). [ಕೃಶ * ರೋಗ] 
ಕೃಶಶರ (ನಾ). ಆಲ್ಬವಾದ ಬಾಣವನ್ನುಳ್ಳವನು ; ದುರ್ಬಲವಾದ 
ಬಾಣವನ್ನುಳ್ಳವನು : ಗಿರಿಧನ್ಹನೊಳಲ್ಬಧನುರ್ಧರನಾಂ ಸೆಣಸಲ್‌ 
ಸಮರ್ಥನೇ ಹರಿಶರನೊಳ್‌' ಪರಿಗತ ಕೃಶಶರಂ (ಶಬಶೆಂ. ೪-೧೨೨). 
| [ಕೃಶ + ಶರ] 
ಕೃಶಾಂಗ (ನಾ). ಬಡವಾದ ದೇಹ; ದುರ್ಬಲ ಶರೀರ: “ವಾಂ 
ಕೃಶಾಂಗ ಪಾರ್ಥಿವ ನಿಭೇದಲವಂಗಳು ಶಲ್ಮಶಬ್ದಂ? (ನಾನಾರ. ೧೫೮). 
[ಕೃಶ ಆಂಗ್ಕ] 


ಕೃಶಾನು 


ಕೃಶಾನು (ನಾ). ೧. ಬೆಂಕಿ; ಅಗ್ನಿ: “ದಹನಂ ಕೃಶಾನು ದಮನಂ ... 
ಆಗ್ನಿಯಕ್ಕು? (ಮಂಗರಾ. ೧೪-೭) ; ಇಂದು ಖಾಂಡವಮಂ ಕೃಶಾನು 
ತಗುಳ್ಲು ನಾನಾವಿಧಂ ಸುಡೆ (ಪಂಸಭಾ. ೫-೯೪). ೨. ಚಿತ್ರಮೂಲದ 
ಗಿಡ. ೩. [ಛಂದ] ಅಕ್ಷರಗಣಗಳಲ್ಲೊಂದು; ಮಧ್ಯ ಲಘುವುಳ್ಳ 


ಗಣ; ರಗಣ: ಅ ಧಿಕ್ಷ್ಮಾಯುಗ್ಮಾಳಾಶಾಗ್ರಂ ಪುರಮಿತ 
ಸುರಪುರ ಸಹಿತಂ ಕೃಶಾನುಮರಬ್ಲಗಂ ... ಭುಜಂಗ ವಿಜೃಂಭಿತಂ 
(ಛಂದೋಂಬು. ೨-೧೪೭). [ಸಂ.] 
ಕೃಶಾನುಗಣ್ಣು (ನಾ). ಬೆಂಕಿಯ ಕಣ್ಣು; ಅಗ್ನಿನೇತ್ರ: ಕಲ್ಪಾಂತ 
ಹರನ ಕೃಶಾನುಗಣ್ಣಿನ ಕಿಚ್ಚೋ (ನಿಭಾಗ. ೧-೪-೨೩). 
[ಕೃಶಾನು 4 ಕಣ್ಣು (ಆಕಣ್‌)] 
ಕೃಶಾನುನೇತ್ರ (ನಾ). ೧. - ಕೃಶಾನುಗಣ್ಣು. ೨. ಬೆಂಕಿಯ 


ಕಣ್ಣುಳ್ಳವನು; ಶಿವ: ಕರ್ಣನನಾನುವಡೆ ಫಲುಗುಣನ ಪಾಡೆ ಕೃಶಾನು 
ನೇತ್ರನೊ ಕೈಟಿಭಾರಿಯೊ ಕಮಲಸಂಭನನೊ (ಕುವ್ಯಾಕ. ೨೨-೩೮). 
[ಕೃಶಾನು + ನೇತ್ರ) 
ಕೃಶಾನುಪೃಸತ್ಯ (ನಾ). ಅಗ್ನಿಯು ಅಧಿಡೇವತೆಯಾಗಿರುವ ಬಾಣ; 
ಬೆಂಕಿಯನ್ನುಗುಳುವ ಬಾಣ; ಅಗ್ಲಿಶರ: ವಿಯಚ್ಚರಾಧಿಪತಿಯೆಚ್ಚ 
ಕೃಶಾನುಪೃಸತೃಮಂ ಇರದೆಚ್ಚು ತೂಲಕ್ಮಿ ದಂ (ಚಂದ್ರಪು. ೬-೩೯). 
[ಕೃಶಾನು + ಪೃಸತ್ಯ] 
ಕೃಶಿಇನುರೇತ (ನಾ). ಅಗ್ನಿಯಲ್ಲಿ ಕೇತಸ್ಸನ್ನು ಇರಿಸಿದವನು; 
ಶಿವ; ಮಹಾದೇವ: “ಶಂಭು, ಈಶಃ... ಕೃಶಾನುರೇತಾಃ. .. 
ರುದ್ರಃ, ಉಮಾಪತಿಃ - ೪೮ ಶಿನನ ಹೆಸರುಗಳು ? (ಸಿದ್ಧಾಂತಿ. ೧೮). 
[ಸಂ. ಕೃಶಾನುರೇತಸ್‌ (ಕೃಶಾನು * ರೇತಸ್‌)] 
ಕೃಶಾನುಶಿಖೆ (ನಾ). ಬೆಂಕಿಯ ಜ್ವಾಲೆ: ಪೊದಲ(ೆಸೆದಿರೆ 
ಕೃಶಾನುಶಿಖೆ ದೆಸೆದೆಸೆಯೊಳ್‌' ಜಿನಪತಿಯ ಜನನಿ ಪರಿನೀಕ್ಷಿಸಿದಳ 
(ಶಾಂತಿಪು. ೯-೨೦೮). (ಸಂ. ಕೃಶಾನುಶಿಖಾ (ಕೃಶಾನು * ಶಿಖಾ)] 
ಕೃಶಾಶ್ವ (ನಾ). ೧. ತೆಳ್ಳಗಿರುವ ಕುದುರೆ. ೨. ತೆಳ್ಳಗಿರುವ ಕುದುಕೆ 
ಯುಳ್ಳವನು. ೩. ನಟಿಸೂತ್ರಗಳನ್ನು ಬರೆದ ದುಂದುಮಾರ 
ವಂಶದ ಒಬ್ಬ ರಾಜನ ಹೆಸರು. ೪. ಒಬ್ಬ ಮಹರ್ಷಿಯ ಹೆಸರು, 
[ಕೃಶ * ಅಶ್ವ) 
ಕೃಶಾಶ್ವಿ (ನಾ). ೧. ನಟಿ; ನರ್ತಕ; ಅಭಿನಯ ಮಾಡುವವನು. 
೨. ಕೃಶಾಶ್ವನ ಶಿಷ್ಯ (ಸಂ. ಕೃಶಾಶ್ವಿನ್‌] 
ಕೃಶಿಸು (ಕ್ರಿ). ಬಡವಾಗು; ನವೆ; ಸೊರಗು: ತನು ಕೃಷಿ ಶಿ;ಸು 
ವಂದದಿ ನಿರಾಹಾರಮಡಸಿ (ವೆಂಕಾರಾ. ೧-೧೮-೬೪). [ಕೃಶ * -ಇಸ್ಕು] 
ಕೃಶೀಕರಣ(ನಾ).ತೆಳ್ಳಗೆ ಮಾಡುವುದು; ಕೀಸುವುದು; ಕೆತ್ತುವುದು: 
*ಕೀಸು - ಕೃಶೀಕರಣೇ (ಸಣ್ಣಗೆ ಮಾಡು) ” (ಶಮಧಾ). [ಸಂ.] 
ಕೃಶೋದರ (ಗು). ೧. ಸಣ್ಣ ಹೊಟ್ಟಿಯುಳ್ಳ; ತೆಳುವಾದಹೊಟ್ಟೆಯ: 
ಕೃಶೋದರ ಖಚರೀ ಸಂಚರಣರಣಿತ ನೂಪುರರಶನಾಪ್ರಚುರರವವಹನ 
ರುಚಿರಪ್ರಚುರಂ... ಉಪವನಂ ಸೊಗಯಿಸುಗುಂ (ಆದಿಪು. ೧೦-೩೨). 
(ನಾ). ೨. ಸಣ್ಣ ಹೊಟ್ಟಿ; ತೆಳುವಾದ ಹೊಟ್ಟೆ : ಮೇದಶೇದನದಿಂದೆ 
ಕೃಶೋದರಮೆಂದೆನಿಸಿದೊಡಲಿದು (ಶಾ ಕುಂ ತ. ೨೨-೧೯). ೩. ಸಣ್ಣ 
ಹೊಟ್ಟಿಯುಳ್ಳವನು. [ಕೃಶ * ಉದರ] 
ಕೃಶೋದರಿ (ನಾ). ತೆಳುವಾದ ಹೊಟ್ಟಿಯುಳ್ಳವಳು. 
[ಸಂ. ಕೃಶೋದರೀ] 


ಕೃಷಿ (ನಾ). ೧. ಸಾಗುವಳಿ; ಬೇಸಾಯ; ಆರಂಬ: 
* ಬವಸಮೆನ್ನಲದು ಕೃಷಿಯೊಳ್‌ ೨ (ಕವಿಂ. ೨೦೨) ; ಕೃಷೀವಲ 
ಕುಲೊಚಿತಮಪ್ಪಕೃಷಿಯುಮಂ (ಆದಿಷು. ೬೪೦), 


೨೦೩೭ 


40 


ಕೃಷ್ಣ 


ಣಿ 
೨. ಉದ್ಯಮ; ಪ್ರಯತ್ನ; ವ್ಯವಸಾಯ; ಪರಿಶ್ರಮ: ವಾಣಿಜ್ಮ 
ಮುಂತಾದ ಕೃಷಿಯ ಮಾಡುವಾಗ ಪಠುಸೆತಿಗೆಂಡೇ ಪ್ರಮಾಣಿಸಿ 
(ಮೋಳಿಮಾ. ೧೫-೫೭); ಶಬ್ದಾರ್ಥಗಳ ಮಹತ್ವವನ್ನರಿತು ಕೂಡಿಸಿ 
ಸ್ವಾರಸ್ಯವಾಗಿ ಭಾವನೆಗಳನ್ನು ಚಿತ್ರಿಸುವ ಕಲೆಯಲ್ಲಿ ಕೃಷಿ ಬೇಕು 
(ಕರ್ಣಾಕ. ೨). [Aೆಂ.] 

ಕೃಷಿಕ (ನಾ). ೧. ಒಕಲಿಗ; ರೈತ; ಬೇಸಾಯಗಾರ : ಹೊಲಗದ್ದೆ 
ಗಳಲ್ಲಿ ಉಲ್ಲಾಸವಾಗಿ ಹಾಡಿಕೊಂಡು ಕೆಲಸ ಮಾಡುತ್ತಿದ್ದ ಕೃಷಿಕರನ್ನೂ 
(ಶಾಂತಲಾ. ೨೯೫). ೨. ನೇಗಿಲಗುಳ: (ಕಿ). [ಸಂ.) 

ಕೃಷಿಕರ್ಮ (ನಾ). ಬೇಸಾಯದ ಕೆಲಸ; ಒಕ್ಕಲುತನ: ಹರಿಯುವ 
ಹೊಳೆಗೊಂದು ಕಟ್ಟಿಯ ವಿರಚಿಸಿಕೊಂಡರೆ ಕೃಷಿಕರ್ಮ ಹುಲಸು 
(ಇಂ ಚಾಪ. ೧೬೮-೬೭). [ಕೃಷಿ * ಕರ್ಮ] 

ಕ ಹಿಗೈೆ (ಕ್ರಿ). ೧. ಬೇಸಾಯ ಮಾಡು; ಒಕ್ಕಲುತನ ಮಾಡು. 
೨. ಸಾಕು; ಬೆಳಸು; ಸಾಕಿ ವೃದ್ಧಿ ಗೊಳಿಸು : ಲಾಫ್ಮರ್‌ ಈ 
ರೋಗಾಣುಗಳನ್ನು ಪ್ರತ್ಯೇಕವಾಗಿ ಕೃಷಿಗೈದು (೦೬1೮) ಗುರುತಿಸಿ 
ಕೊಟ್ಟಿನು (ಕೆಲರೋ. ೧೩). [ಕೃಷಿ * ಸೈ (ಕೆಯ್‌,)] 

ಕೃಷಿನಿರತ (ನಾ). ಬೇಸಾಯದಲ್ಲಿ ಆಸಕ್ತನಾದವನು: ಕೃಷಿನಿರತ 
ನಂತೆ ರಾಸಿಯಂ ನಿಲಿಸಿ ( ಸುಕುಮಾ. ೩-೬ವ). [ಕೃಷಿ * ನಿರತ] 

ಕೃಷಿವಿಹೀನ (ನಾ). ಕೃಷಿಯಿಲ್ಲದವನು ; ವ್ಯವಸಾಯವಿಲ್ಲದವನು : 
ಕೃಷಿ ಮೊದಲು ಸರ್ವಕ್ಕೆ ಕೃಷಿಯಿಂ ಪಸರಿಸುವುದಾ ಕೃಷಿಯನುದ್ಕೋಗಿ 
ಸುವ ಜನವನು ಪಾಲಿಸುವುದು... ಕೃಷಿವಿಹೀನನ ದೇಶನದು ದುರ್ದೇಶ 
(ಕುವ್ಯಾಸ. ೧-೬೪). [ಕೃಷಿ + ವಿಹೀನ] 

ಕೃಷೀವಲ (ನಾ). - ಕೃಷಿಕ: ಕೃಷೀವಲ ಕುಲೋಚಿತಮಪ್ಪ 
ಕೃಸಿಯುಮಂ (ಆದಿಪು. ೮-೬೪ವ). [ಸಂ.) 

ಕೃಷ್ಟ, (ನಾ). ಎ ಕೃಷ್ಣ: ದುಸ್ಟನ ಮದವಿಳುಹಿದನು ಶ್ರೀಕೃಷ್ಣನವನ 
ನುಳುಹಿದನು (ಪ್ರಸಭಾ. ೨೮-೨೮). [< ಸಂ. ಕೃಷ್ಣ] 

ಕೃಷ್ಟ್ಯ (ಗು). ೧, ಎಳೆಯಲ್ಪಟ್ಟ ; ಸೆಳೆಯಲ್ಪಟ್ಟ; ಕಿತ್ತ; ಜಗ್ಗಿದ. 
"ಆಕರ್ಣಕೃಷ್ಟ? ಪರಾ. ೨. ಉಳುಮೆಯಾದ; ಉತ್ತ; ಕೃಷಿ 
ಮಾಡಿದ; "ಥದಮಾಡಲ್ಪಟ್ಟ. "ಅಕೃಷ್ಟಪಚ್ಯ' ಪರಾ.' [ಸಂ.] 

ಕೈಷ್ಟಪಾಕ (ನಾ). ನರಕದ ದುಃಖ: ಆಪತ್ತುವೆರಸು ಮೃಗಯಾ 
ವ್ಯಾಪಾರದೆ ಮಅಗುವವನಿಪತಿಯರ್‌ ಕುಂಭೀಪಾಕಕ್ಕೆ ಕೃಷ್ಟಪಾಕ ವ್ಯಾಸ 
ನ್ನರ್‌ ಮಹಜುಗುವರ್‌ ನಿರೆಂತರಮನಣಕೊಳ್‌(ಶಾಂತಿಪು. ೭-೧೦೨). (ಸಂ. 

ಕ ಷ್ಟಿ (ನಾ). ೧. ಎಳೆಯುವುದು; ಸೆಳೆತ; ಆಕರ್ಷಣೆ. ೨. ಬೇಸಾಯ; 
ಉಳುಮೆ. ೩. ಪಂಡಿತ; ವಿದ್ವಾಂಸ: “ಧೀರಂ ಕೃತಿ ಕೃಷ್ಟಿ 
ಸಭಾಸದಂ ವಿದ್ವಾಂಸಂ? (ವಸ್ತುಕೋ. ೯೮-೪). [ಸಂ.] 

ಕೃಷ್ಟಿಕ್ರಿಯೆ (ನಾ). [ಜೈನ]ನರಕದ ದುಃಖವನ್ನುಂಟುಮಾಡುವ 
ಕ್ರಿಯೆ (7): ಪ್ರತಿಕ್ಷಣಂ ಪ್ರನರ್ತಮಾನಾನುಭಾಗಾಶ್ವಕರ್ಣ ಕರಣ 
ಪೂರ್ವಸ್ಪ ರ್ಧಕಮರ್ದನದಿನಂಶರ್ಮುಹೂರ್ತಮುಂ ಕೆಟಿಪಿ ಬಟ ಯ 
ಮುಚಿತ ಕೃಷ್ಟಿಕ್ರಿಯೆಯಿಂ.. . ದ್ವಾದಶಸಂಗ್ರಹ ಕೃಷ್ಟಿಗಳಂ 
ಮಾಡುತ್ತಂ (ಚಂದ್ರಪು. ೧೪-೭೧ವ). [ಕೃಷ್ಟಿ * ಕ್ರಿಯೆ] 

ಕೃಷ್ಣ (ಗು). ೧. ಕಪ್ಪಾದ; ಕರಿಬಣ್ಣದ : ಆ ಆಸಿತಂ, ಶಿತಃ, ಕೃಷ್ಣಂ 
ಕಾಳಂ, ನೀಳಂ, ಸ ಈ ೬ ಕರಿದು ” (ಹಲಾಯು. ಸುತ 

ಉತ್ಕೃಷ್ಟ ಕೃಷ್ಣನೀಲ ಕಪೋತಲೇಶ್ಯಾನುಬಂಧ ರೌದ್ರ ಪರಿಣಾಮ 

ಪರಿಣತರುಂ (ಸುಕುಮಾ. ೧೧-೪೧). ೨. ಕೆಟ್ಟ; ದುಷ್ಟ. (ನಾ). 
ಜ್ನ ಕಪ್ಪುಬಣ್ಣ; ಅಸಿತವರ್ಣ: *ಶಿತಿ ಕೃಷ್ಣಮಸಿತಂ 
ಮೇಚಕಂ ಕಾಳಮೆನೆ ಕಪ್ಪಿಗಕ್ಕುಂ” (ಮಂಗರಾ. ೧೩೧-೨೧); ಶುಕ್ಲ ರಕ್ತ 

ಪೀತ ಕೃಷ್ಣ ಎಂಬ ನಾಲ್ಕು ಬಣ್ಣಗಳಿಂದ (ಹಿಂದಸಾ. ೧೫೬). 


ಕೃಷ್ಣಕ ೨೦೩೮ ಕೃಷ್ಣಸಶು 


೪. ಪಾಪದಿಂದ ಮೇಲಕ್ಕೆ ಉದ್ದ ೈರಿಸುವವನು, --ಎಳೆಯು ಕೃಷ್ಣಗಳತೇಜ (ನಾ). ಕಪ್ಪಾದ ಕೊರಳಿನ ಶೋಭೆಯುಳ್ಳವನು; 
ವವನು; ಪಾಪವಿಮೋಚಕ : ಹರಿಯೆಂಬಂತೆಯೆ ಕೃಷ್ಣನದಾನನೋ ವಿಷಕಂಠ; ಶಿವ: ಜಯ ಜಯ ಗಿರೀಶಜಯ ಜಯ ಕೃಷ್ಣಗಳ ತೇಜ 
ಚತುರಾತ್ಮನು ಸಲೆ ನಿಷಿ ಯನು (ಧ ಸ್ಸನ್ಶಾಲೋ, ೯೬). ೫, ಮಹಾ (ಭಾವಚಿಂ. ೯-೫೨). (ಕೃಷ್ಣಗಳ + ತೇಜ] 

ವಿಷ್ಣು ; ನಾರಾಯಣ: * ವಿಷ್ಣುಃ, ಕೃಷ್ಣಃ, ಕೇಶವಃ... ಗದಾ] |ಕೃಷ್ಣ ಚತುರ್ದಶಿ (ನಾ). ಕೃಷ್ಣಪಕ್ಷದ ಹದಿನಾಲ್ಕನೆಯ ತಿಥಿ: 
ಧರಃ - ಈ ೪೫ ನಾರಾಯಣನ ಪೆಸರ್‌? (ಹಲಾಯು. ೫-೨೨);|೨ ದೊರೆಕೊಂಡ ಮಾಘಮಾಸಂ ಬರೆ ಕೃಷ್ಣಚತುರ್ದಶೀ ದಿನಂ ಸಮನಿಸೆ 


ಮಂಡಲ ಶೇಷೋತ್ಸಂಗ ಶಯನೀಯದೊಳೆ ಕೃಷ್ಣಾಂಗದ್ಳುತಿಯಂತಿ (ಆದಿಪು. ೧೬-೫೧). [ಸೆಂ. ಕೃಷ್ಣಚತುರ್ದಶೀ (ಕೃಷ್ಣ * ಚತುರ್ದಶೀ)] 
ರೆಸೆದುದಿಂದುಕಳಂಕಂ (ಜಗವಿ. ೧೬-೧೦೮). ೬. ಮಹಾವಿಷ್ಣುವಿನ |ಕೃಷ್ಣಜನ್ಮಸ್ಥಾನ (ನಾ). ೧. ಶ್ರೀಕೃಷ್ಣನು ಹುಟ್ಟಿದ ಸ್ಥಳ. 
ಎಂಟನೆಯ ಅವತಾರ; ವಸುದೇವನ ಮಗ: ಕೃಷ್ಣ ನಿನ್ನವೊಲ್‌ ೨. (ಆಲಂ) ಸೆರೆಮನೆ; ಬಂದೀಖಾನೆ; ಜೈಲು: ಯಾಕಯ್ಯ 
ಶ್ವೇತಕೃಷ್ಣಕಾರಕರೊಳರೇ (ಗದಾಯು. ೭-೫೩) ; | ದಾನವಾಂತಕನಾ ನಿನ್ನನ್ನು ಈ ಕೃಷ್ಣಜನ್ಮಸ್ಥಾನಕ್ಕೆ ತಂದು ಹಾಕಿದರು? (ನಾಡಿಗೇ. ೨೨೫). 
ಯುಗದೊಳೇ ತಾನೊಗೆಯನೇ ಕೃಷ್ಥೃನೆಂಬಭಿಧಾನದಲಿ(ಬಸಪು.೫೪-೩೩). | 10 [ಕೃಷ್ಣ + ಜನ್ಮಸ್ಥಾನ] 

೭. ಕಾಗೆ; ವಾಯಸ. ೮. ಹಿಪ್ಪಲಿ; ಮಾಗಧ. ೯. ಮೈಮೇಲೆ ಕ್ರ ಷ್ಣ ಜಯಂತಿ(ನಾ). ಶ್ರಾವಣಮಾಸದ ಇ ಷ್ಣಸಕ್ಷದಲ್ಲಿ ನಡೆಯುವ 
ಚುಕ್ಕೆಗಳಿರುವ ಕರಿಯ ಬಣ್ಣದ ಜಿಂಕೆ. ೧೦. ಇಂದ್ರ. ೧೧. ಬೆಂಕಿ; ಶ್ರೀಕೃ ಸ್ಹನ ಹುಟ್ಟು ಹಬ್ಬ ದದಿನ; ಆದಿನ "ಆಬೆರಿಸುವ ಉತ್ಸವ. 
ಅಗ್ನಿ. ೧೨. ವ್ಯಾಸ ಖಷಿ; ಬಾದರಾಯಣ. ೧೩. ನೀರು; ಜಲ. (ಕೃಷ್ಣ + ಜಯಂತಿ] 


೧೪. ಆಕಾಶ; ಬಾನು. ೧೫. ನದಿ; ಕೃಷ್ಣಾನದಿ. ೧೬. ಕಿರೀಟ. ಕೃಷ್ಣಜಿಹ್ಹಕ (ನಾ). ಏಳು ವಿಧವಾದ ಸನ್ನಿದೋಷಗಳಲ್ಲೊಂದು; 
೧೭. ಅರ್ಜುನ. ೧೮. ಶೂದ್ರ. ೧೯. ಕೃಷ್ಣಪಕ್ಷ, ೨೦. ಕಲಿಯುಗ. |1»| ನಾಲಗೆ ಕಪ್ಪಾಗುವುದು: ನಾಲಗೆ ಕಪ್ಪಾಗಿ ಬಿರುಸಾಗಿ ಮುಳ್ಳು 


೨೧. ಕೋಗಿಲೆ. ೨೨. ಕಬ್ಬಿಣ. "ಕೃಷ್ಣಶಲಾಕೆ' ಪರಾ. “ನದಿ ಗಳುಂಟಾಗಿ ಜ್ವರವು, ಭ್ರಮೆಯು, ಶ್ವಾಸವು . .. ಇವು ಮುಖ್ಯವಾದ 

ಯೊಳು ಕಿರೀಟದೊಳು ವಾರಿಯೊಳು ವ್ಮಾಸದೋ ನೊ]ಳು ಮದನಪಿತ ನಿದಾನಗಳೊಡನೆ ಕೂಡಿಕೊಂಡಿರ್ಪುದೆ ಕೃಷ್ಣಜಿಹ್ವಕ ಸನ್ನಿದೋಷವೆಂದಜಕಿ 

ನೊಳು ಪಿಪ್ಪಲಿಯೊಳೆರಳೆಯೊಳು ನಭದೊಳೊದವಿರ್ದ ಕಪ್ಪಿನೊಳು ವುದು (ಸಕೈ. ೧೭೧). [ಕೃಷ್ಣ * ಜಿಹ್ವಕ] 

ಕೃಷ್ಣವಕ್ಕು?' (ಮಂಗರಾ. ೧೫೧-೫೫); ಜೀವನ ಗಗನಾಗ್ನಿ ಮಾಳಿನೃಸ| |ಕೃಷ್ಣಜೀರಿಗೆ (ನಾ). ಕರಿಜೀರಿಗೆ. (ಮೈಡಗಿ. ೫೬-೧೧೩೩). 

ಲಾಸಿತ ಮಾಗಧ ಬಾದರಾಯೆಣಂಧುನಿ ವನಮಾಲಿ ಕಾಲ ಶಚಿವಲ್ಲಭ |20 [ಕೃಷ್ಣ + ಜೀರಿಗೆ (ಆ. ಜೀರಗೆ)] 

ರೆಂಬಿವು ಕೃಷ್ಣ ವಾಚಕಂ (ನಾನಾರ. ೪೮). (ಸೆಂ.] ಕೃಷ್ಣಜೇನು (ನಾ). ಜೇನಿನಲ್ಲಿ ಒಂದು ಬಗೆ; ಕರಿಯಜೇನು : 
ಕೃಷ್ಣಕ (ಗು). ಸೆಳೆಯುವ; ಆಕರ್ಷಿಸುವ. [ಸಂ.] ಕೃಷ್ಣಜೀನುವೆರಸಿ ಸೇವಿಸೆ ಪೈತ್ಯದಿಂದುಂಟಾದ ಮೂತ್ರರೋಗ ಪರಿಹಾರ 
ಕೃಷ ಕಂಟಕ (ನಾ). (2): ರೋಕದಲ್ಲಿರುತಿಹವು ರಸನೆಗೆ ಗೋಚರಿಸು (ಸಕವೈ. ೩೮೯). [ಕೃಷ್ಣ * ಜೀನು (ಆ ಜೇನ್‌)) 


ವಾಹಾರದಿಂದಲಿ ಸೂಚಿಸಿದ ಮೊದಲಾಗಿರ್ಪ ರೋಗಗಳೊಡನೆ ತೋರಿದರೆ! | ಕೃಷ್ಣತೆ (ನಾ). ೧. ಕಪ್ಪಾಗಿರುವಿಕೆ; ಕಪ್ಪು ಬಣ್ಣ. ೨. (ಆಲಂ) 
ಆಚರಿಸುವುದು ಕೃಷ್ಣಕಂಟಕ ರೋಚಕೇತರರು ಚಿಲವಣಮಾಮ್ಲಾಚಮ |25) ಕಪಟಿ; ಮೋಸ; ದುಷ್ಟತನ. ೧, ೨: ಮೇಲೆ ಕರ್ದಮಜಾತೆ ಮಾಜುವ 


ನಮುಪಜಿಂಹ್ಮಿಕಾದಿ ಗದಂಗಳೊಡನೊಡನೆ (ವಿವೇಭ. ೩-೪೬). ಳೆದೆಯೊಳಿರ್ದ ಕೃಷ್ಣತೆಯನು (ಚೈಮಿಭಾ. ೭-೯). [ಸಂ. ಕೃಷ್ಣತಾ] 
[ಕೃಷ್ಣ * ಕಂಟಕ] ಕೃಷ್ಣತ್ತ (ನಾ). - ಕೃಷ್ಣತೆ : (8). [ಸಂ.] 
ಕೃಷ್ಣಕಥೆ (ನಾ). ಕೃಷ್ಣನ ಕಥೆ, ಚರಿತ್ರೆ: ರುದ್ರ ಕೃಷ್ಣಕಥೆ| |ಕೃಷ್ಣದ್ರಾಕ್ಲೆ (ನಾ). ಕರಿಯದ್ರಾಕ್ಷೆ: “ಜಂಬುಕಾ - ಕೃಷ್ಣದ್ರಾಕ್ಸೆ” 
ವೇಟ್‌ನೆ ., . ಪೇಟಲೊಡರ್ಚಿದೆನೀ ಪ್ರಬಂಧಮಂ (ಜಗವಿ. ೧-೧೭). (ಓಷಧಿ. ೬೦). [ಕೃಷ್ಣ + ದ್ರಾಕ್ಷೆ) 

[ಕೃಷ್ಣ + ಕಥೆ] 90 ಕೃಷ್ಣದ್ವೈಸಾಯನ (ನಾ). ಕಪ್ಪು ಮೈಬಣ್ಣದವನೂ ದ್ವೀಪದಲ್ಲಿ 
ಕೃಷ್ಣ ಕರ್ಮ (ನಾ). ಕೆಟ್ಟಕೆಲಸ; ಪಾಪಕಾರ್ಯ; ಕಳಂಕದ ಹುಟ್ಟಿದವನೂ ಆದ ಮುನಿ; ವ್ಯಾಸಮಹರ್ಷಿ : ಶಿಶ್ಚಿತಮಂತ್ರರಾಗಿ 
ಕೆಲಸ. "ಅಕೃಷ್ಣಕರ್ಮ' ಪರಾ. [ಕೃಷ್ಣ + ಕರ್ಮ] ಕೃಷ್ಣದ್ವೆ ಪಾಜನನಂ ನೆನೆದು ಬರಿಸಿದೊಡೆ (ಪಂಸಭಾ. ೧-೮೪ ವ). 

ಕೃಷ್ಣಕಾಕ (ಸ್‌ ಕಾಗೆ ಜಾತಿಯ ಒಂದು ಹಳ್ಳಿ; ಡೊಂಬ ಕಾಗೆ; ಹ ಪ್ಮ 4 ದ್ವೈಪಾಯನ] 
ನಿ (ಣಕಾಕ : (ಕಿ). [ಕೃಷ್ಣ * ಕಾಕೃ) ಕೃಷ್ಣನವಮಿ (ನಾ). ಕೃಷ್ಣ ಪಕ್ಷದ ಫವಮಿ: ಫಾಲ್ಗುಣಮಾಸ ಕೃಷ್ಣ 
ಕೈಷ್ಣ ಕಾರಸ್ತಾ ನ "ಕೃಷ್ಣಕಾರಸ್ಥಾನ? ನೋ. 85 ನನಮಾರಾತ್ರ ತೆದೊ್‌ (ಪನ್ನ ಪು. ೯-೧೧೩). 
ಕೃ ಸೆ ಕಾರಸ್ಕಾ ನ, ಕೃ ಪ್ಲ ಕಾರಸ್ತಾನ (ನಾ). ಮೋಸದ ಕಾರುಭಾರ; (Ro. ಕೃಷ್ಣನವಮಾ (ಕೃಷ್ಣ + ನವಮಾ)] 
ಭತ್ತ ವಾದ ಕಾರನ್ನಾ ನ, --ದ್ರೋಹ : ತನ್ನ ಕೃಷ್ಣಕಾರಸ್ಥಾನವನ್ನು | | ಕೃಷ್ಣನೆಲ್ಲಿ (ನಾ). ಒಂದು ಔಷಧಿ ಗಿಡ; ಕಪ್ಪುನೆಲ್ಲಿಗಿಡ: 
ಸಾಧಿಸಲಾಗದ್ದಕ್ಕೆ ಅನಳ ಮೇಲೆ ಅತ ಸೇಡುತೀಂಸಿಕೊಳ್ಳು ನಸೆನಡ್ದನು ಕೃಷ್ಣನೆಲ್ಲಿ, ಸಣ್ಣಕಾಗೆಸೊಪ್ಪು(ಮೈಡಔಗಿ. ೬೧-೧೨೪೦). [ಕೃಷ್ಣ * ನೆಲ್ಲಿ] 


(ಕಮನೆ. ೧೯೧). * ಕೃಷ್ಣಕಾರಸ್ತಾನ: ಇವರ ಕೃಷ್ಣಕಾರಸ್ತಾನವನ್ನು | ಕೃಷ್ಣ ಪಶ್ಸ (ನಾ). ಪೌರ್ಣಿಮೆಯ ಮಾರನೆಯ ದಿನದಿಂದ ಅಮಾ 
ನಾನು ಸಂಪೂರ್ಣ ತಿಳಿಯಬಲ್ಲೇ(ಸಂಜೀವಿ.೨೦೨). [ಕೃಷ್ಣ + ಕಾರಸ್ಥಾನ'] | 4 ವಾಸ್ಯೆಯವರೆಗಿನ ಅವಧಿ; ಬಹುಳ : ಬರೆ ಚೈತ್ರಂ ಕೃಷ್ಣಪಕ್ಷಂ ದೊರೆ 
ಕೃಷ್ಣಕೀರ್ತಿ (ನಾ). ಕಪ್ಪಾದ ಕೀರ್ತಿ; ಅಪಖ್ಯಾತಿ : ರಜಪೂತ ಕೃಷ್ಣ ಕೊಳೆ , .. ಪುತ್ರನಂ ಪೆತ್ತಳಾಗಳ್‌ (ಆದಿಪು. ೭-೩೯) ; ಒಂದು ದಿವಸಂ 
ಕೀರ್ತಿಯನೊಮ್ಮೆ ಕಣ್ಣ ಗ ನೋಡುತ್ತ (ಕೃಷ್ಣಾಕು. ೪-೬). | ಕೃಷ್ಣಪಕ್ಷದಿರುಳಿ ಮಣಿಮಾಡದೊಳಿರ್ದು (ಸಂರಾಮಾ. ೧೬-೪೨ ವ). 
[ಕೃಷ್ಣ + ಕೀರ್ತಿ] [ಕೃಷ್ಣ * ಪಕ್ಷ) 
ಕೃಷ್ಣಗಳೆ (ನಾ). ೧. ಕರಿಗೊರಳು ; ನೀಲಗ್ರೀವ. ೨. ಕರಿಯ: ಕೃಷ್ಣಪಶು (ನಾ). ಕೃಷ್ಣಮೃಗ; ಕಪ್ಪುಬಣ್ಣದ ಜಿಂಕೆ --ಎರಲೆ: 
ಕೊರಳನ್ನುಳ್ಳವನು; ವಿಷಕಂಠ; ಶಿವ. *ಕೃಷ್ಣಗಳ ತೇಜ? ಪರಾ. ಆ ಜೋಸಿಯಲ್ಲವೆ ರುದ್ರ... ದೇಶವಣೀಯಲು ಕೃಷ್ಣಪಶುವ ಮಹಾಶರ 
[ಕೃಷ್ಣ + ಗಳ್ಳ (ಇ ಗಲ)] | |  ದೊಳೆಚ್ಚಂ (ಶಂಕದಾ. ೧೧-೭೧). [ಕೃಷ್ಣ + ಪಶು] 


ಕೃಷ್ಣ ಪಾಂಡುರ ೨೦೩೯ ಕೃಷ್ಣ ವೃಂತೆ 


ಕೃಷ್ಣ ಸಾಂಡುರ (ಗು). ೧. ಕಪ್ಪುಮಿಶ್ರವಾದ ಬಿಳಿಯಬಣ್ಣದ. | |ಕೈಷ್ಣರಸನ (ನಾ). ಕಪ್ಪುನಾಲಗೆಯನ್ನುಳ್ಳುದು: ಕಾಕವ್ಯಾಫ್ರಜಿನ 
(ನಾ). ೨. ಕಪ್ಪು ಮಿಶ್ರವಾದ ಬಿಳುಪು. [ಕೃಷ್ಣ + ಪಾಂಡುರ] ಮಂಡೂಕೋರಗ ಕೃಷ್ಣ ರಸನ ನ ಕಾಕಮುಖನುಂ x x x 


ಕೃಷ್ಣಸಾಕಫಲ (ನಾ). “ಕಮರಿಕೆ' ಗಿಡ, ಕರಮರ್ದ: * ಕೃಷ್ಣಪಾಕ | ಅಂತಾಕಸ್ಮಿಕ ಶೋಕ ದುಃಖನುಂ ಮರಣಕರಂ (ಅಶ್ವಶಾ. ೪-೪೪). 
ಫಲ, ಅವಿಗ್ನಃ, ಸುಷೇಣಃ, WS ಕಮರಿಕೆ ಹಣ್ಣಿನ ಗಿಡ? | [ಸೆಂ. ಕೃಷ್ಣರಸನಾ (ಕೃಷ್ಣ * ರಸನಾ)) 
(ಸಿದ್ದಾ ಂತಿ. ಟು [ಸಂ.3 ಡೆ ಕೃ ಷ್ಥ ರುಚಿತ | (ನಾ). ೧.ಶ್ರಿ (ಕ್ಸ ಷ್ಣ ನಲ್ಲಿ ಬ್ರ (ತಿಯಿಂದ ಕೂಡಿರುವಿಕೆ. 
ಕ ಷ್ಣ ಸಾಡ್ಯ (ನಾ). ಕ್ಕ ೈಷ್ಣ್ಣ ಸ್ಲಪಕ್ಷದ ಮೊದಲನೆಯ ದಿನ: (8). Py ಕಪ್ಪುಬಣ್ಣ ವನ್ನು ಹೊಂದಿದಿವಿಕೆ, ಚ ಶಿ: ಪ್ರಣವೋತ್ಸಶ್ರುತಿ 
[ಕೃ ಷ್ಣ + ಪಾಡ್ಯ (< el ಮಧುರ ಕ್ವಣಿತಂದ್ವಿ ಜನುಖ್ಯ ವೃತ್ತಿ ಕೃಷ್ಣರುಚಿತ್ವಂ ಫದ ಪುರೋಹಿತ 
ಕೃ ಷ್ಠ ಫಣಿ (ನಾ). ಕರಿಯಹಾವು;. ಕೃಷ್ಣ ಸರ್ಪ. "ಕೃಷ್ಣಫಣಿವೇಣಿ' ಬ್ರಾಹ್ಮಣರನಸಿದೆಡತನುನೈಪತಿಗಿ ” ನರಪುಸ್ಮಂ(ಡಂವ್ರಪ.೭-೦೮).[ಸಂ.] 
ಸೆರಾ. [ಸಂ. ಕೃ ಸ್‌ | |ಕೃಷ್ಣಲಾಂಗಲಿ (ನಾ). ಒಂದು ಜಾತಿಯ ಔಷಧಿ ಗಿಡ: “ವತ್ಸತರುಃ - 
ಕೃಷ ls Si ಕೃಷ್ಣ ಸರ್ಪದಂತಿರುವ ಜಡೆಯನ್ನುಳ್ಳವಳು: [10] ಕೃಷ್ಣ ಲಾಂಗಲಿ” (ಓಷಧಿ. ೧೪೮). (ಸಂ. ಕೃಷ್ಣಲಾಂಗಲೀ) 
ಶಾರದೆಯೆ. ತ್ರ್ಯೈಕೋಕ್ಕ ಪಶುವ ಕ ಗೈಷ್ಮಫಣಿವೇಣೀ (ಬಜ್ಜ ಪು. ೫ ಕೃಷ್ಣಲೆ (ನಾ). ಗುಲಗಂಜಿ ಬಳ್ಳಿ: “ಆ ಕೃಷ್ಣಲಾ ಗುಂಜಿಯೆನಲು 
"ನಾಗವೇಣಿ > ಫರಾ. [ಕೃಷ್ಣಫಣಿ - ವೇಣಿ] ಗುರುಗುಂಜಿ* (ಮಂಗರಾ. ೩೮-೨೫) ; “ಕಾಕಚಿಂಚೀ, ಗುಂಜಾ, 
ಕೃಷ್ಣಭುಜಗೆ (ನಾ).- ಕೃಷ್ಣಫಣಿ: ಇದು ತಮವೆಂಬ ಕೃಷ್ಣಭುಜಗ | ಕೃಪ್ಸಲಾ - 4 ಮಣಿಗಳ ಗುಳಿಗಂಜೀಬಳ್ಳಿ, ಗುಳಿಗಂಜೀ ಮಣಿ” 
ವ್ರೆಜಮಂ ತವೆ ಕೊಲ್ವ ತಾರರ್ಗಮೋ (ರಾಜಶೇ, ೧೧-೪೫). | | ಸಿದ್ದಾ 9ತಿ. ೧೧೮). [ಸಂ. ಕೃಷ್ಣಲಾ] 
[ಕೃಷ್ಣ 4 ಭುಜಗ] 15| ಕೃಷ್ಣ ಲೇಕ್ಕೆ (ನಾ). [ಜೈನ] ಆರು ನಿಧವಾದ "ಕೀತೈಗಳಲ್ಲೊ ದು; 
ಕೃಷ್ಣಭೂಮ (ಗು). ೧. ಕಪ್ಪುಮಣ್ಣಿನಿಂದ ಕೂಡಿದ. (ನಾ). ನಾ ೋಧು ವೈರ, ಜಗಳ, ಅಧರ್ಮ ಹಾಗೂ ಕ್ರೂರತೆ ಇವುಗಳಿಂದ 
೨. ಕಪ್ಪುಭೂಮಿ. [ಸಂ.] ಕೂಡಿರುವುದು: ದೊರೆಕೊಂಡ ಕೃಷ್ಣಲೇಶ್ಶಾ ಪರಿಣಾಮಮೆ ಕೃಷ್ಣ 
ಕೃಷ ಭೂಮಿ (ನಾ). ಕಪ್ಪುನೆಲ; ಎರೆಮಣ್ಣಿನ ಪ್ರದೇಶ: “ಎಕಿಯ ವರ್ಣಮಂ ಪುಟ್ಟಸಿದಂತಿರೆ ಕರಿಯಲ್‌ (ಅದಿಪ.೫-೯೧); ತೆರ್ಪತ್ತು ಬಿಟ್ಟು 
ಭೂಮಿಯಂ ಕೃಷ್ಣಭೂಮಿ [ಪಾಠಾಂ. ಮ]ಯೆಂಬರು” (ಹಲಾಯು. ನಮೆಯುತ್ತಿರ್ಪರ್‌ ನಾರಕರವಂದಿರೊಡಲುಂ ಮನಮುಂ ಕರ್ಪಿಡಿದು 
೨೭-೫). [ಕೃಷ್ಣ + ಭೂಮಿ] 20 ಕೃಷ್ಣಲೇಶೈ ಯಡರ್ಪಿರ್ಪಂತಿರ್ಪುವನಿತಪುಣ್ಯರುಮೊಳರೇ (ಶಾಂತಿಪು. 
ಕೃಷ್ಣಭೇದಿ (ನಾ). ಕಟುಕರೋಹಿಣಿ : “ಕಟುಃ, ಕಟುಂಭರಾ ... ೭೨೯೯); ಕ್ರೂರ ಮತ್ತು ಕ್ರೂರತಮ ವಿಚಾರವುಳ್ಳುದು ಕೃಷ್ಣಲೇಶೈಯಲ್ಲಿ 
ಕೃಷ್ಣಭೇದೀ, ವಕ್ರಾಂಗೀ, ಶಕುಲಾದನಿ 6-೯ ಕಟುಕರೋಹಿಣೀ ಮತ್ತು ಶುಭ ಶುಭತರ ವಿಚಾರವುಳ್ಳುದು ಶುಕ್ಲಲೇಶ್ಮೆಯಲ್ಲಿ ಗಣಿಸಲಾಗು 
ಹೆಸರುಗಳು. ಅಶೋಕರೋಹಿಣೀ ಎಂದು ಕೆಲವರೆನ್ನುವರು. ಇದು ವುದು (ಜೈನಪ. ೫೪೦). "ಶುಕ್ಸಲೇಶೈ' ಪರಾ. [ಕೃಷ್ಣ * ಲೇಶೈ) 
ಭೇದಿಯಾಗುವ ಗ್ರಂಧಿಕೆದ್ರವ್ಮ? (ಸಿದ್ಧಾಂತಿ. ೧೧೫). ಕೃಷ್ಣ ಲೋಹ (ನಾ). ಕರಿಯಲೋಹ; ಕಬ್ಬಿಣ: ಅತಿ ಕುಯೋನಿ 
(ಸಂ. ಕೃಷ್ಣಚೇದೀ] 25 ಗಳೊಳ್‌ ಜೀವಂ ತಿಜ್ಮನೆ ತಿಆಿವುದಯಸ್ಕಾಂತದೆ ಬಲಾವಿಡಿದ ಕೃಷ್ಣ 
ಕೃಷ್ಣಮತಿ (ನಾ). ಮಲಿನ ಬುದ್ಧಿಯುಳ್ಳವನು; ದುಷ್ಟಬುದ್ಧಿ ಲೋಹದ ತೆಜದಿಂ (ಚಂದ್ರಪು. ೭-೨೦). ಗ[ಕೃಷ್ಣ*- ಲೋಹ) 
ನ ಯಿವನು: ಪಶುವಧೆಗೆಯ್ದು ಸ್ವ ರ್ಗಕ್ಕೆ ಪೋಡಡೆ ಫರ್ಮಂಗೆಯ್ದ ಕೆಲ್ಲಿ A ಕೃಷ್ಣಲೋಹಿತ (ಗು). ಕಡುಗೆಂಪು ಬಣ್ಣದ; ಕರ್ಗೆಂಪು ಬಣ್ಣದ; 
ಪೋದರಾ ಪಾಸಿಗಳಿನಗ್ಗಳಂ ಬಕಾ ಕೃಷ್ಣ ಮತಿಗಳುಮಿಲ್ಲ ಕನ್ನೀಲಿಯ. [ಸಂ.3 
(ಚಾವುಂಪ. ೨೪೬). [ಕೃಷ್ಣ * ಮತಿ] ಕೃಷ್ಣ ನಕ್ರ (ಗು). ೧. ಕಪ್ಪುಮುಖವುಳ್ಳಿ. (ನಾ). ೨: ಕಪ್ಪುಮುಖ; 
ಕೃಷ್ಣಮಾರ್ಗ (ನಾ). ಪಿತೃಗಳು ಚಂದ್ರಲೋಕಕ್ಕೆ ಹೋಗುವ |30 ಶ್ಯುಮವದನ. ೩. ಕಪ್ಪುಮೋರೆಯ ಕೋತಿ; ಮುಸು: 
ದಾರಿ: ಇಷ್ಟಾ ಪೂರ್ತಗಳನ್ನು ಮಾಡಿದವರ ಪಿತೃಯಾಣ (ಇದಕ್ಕೆ ಕೃಷ್ಣ “ಗೋಲಾಂಗೂಲಮಾ ಕೃಷ್ಣವಕ್ಟ್ರನೆನೆ ವುಂಸುವಕ್ಕು?(ಮಂಗರಾ.೪೮-೯). 
ಮಾರ್ಗವೆಂದೂ ಧೂಮಮಾರ್ಗವೆಂದೂ ಹೆಸರು) (ಅಮೃತ. ೭-೨೨ ಟೀ). [ಕೃ ಣೆ + ವಕ್ರ] 
(ಕೃಷ್ಣ ಮಾರ್ಗ) ಕೃಷ್ಣವರ್ಣ (ನಾ). ೧. ಕರಿಯಬಣ್ಣ; ಕಪ್ಪು ಬಣ್ಣ. ೨. ಕಪ್ಪು 
ಕೃಷ್ಣಮುಖ (ನಾ). ಕಪ್ಪಾದ ಬಾಯಿ; ಕರಾಳವಾದ ಬಣ ಫ್ಲಿದವನು: ಆ ನಾರಕರೆಲ್ಲಂ "ಹುಂಡಮೂಧಿಡಸಂಸ್ಕಾ ನರುಮತಿ 
ಮುಖ: ಕೃಷ್ಣಪಕ್ಷದ ಕೃಷ್ಣತರ . ರಾತ್ರಿಯೇ 0 ಈ ಕೃಷ್ಣೆಯಂ 35 ವಿರೂಕ್ಷ ಕೃಷ್ಣವರ್ಣರುಮತಿದುರ್ಗಂಧರುಂ (ಸುಕುಮಾ. ೧೧-೪೮ ವ). 
ನುಂಗಿನ್ನು ಕೃಷ್ಣಮುಖಮಂ ತೆರೆದು (ಕೃಷ್ಣಾಕು. ೪-೬). (ಕೃಷ್ಣ * ವರ್ಣ] 
[ಕೃಷ್ಣ * ಮುಖ] ಕೃಷ್ಣವರ್ತ್ನ(ನಾ).೧. ಕಪ್ಪುದಾರಿಯವನು; ಅಗ್ನಿ: “ಸಪ್ತಾರ್ಚಿಃ... 
ಕೃಷ್ಣಮಂನಿ (ನಾ). ವ್ಯಾಸಮುನಿ: ಕೃಷ್ಣಮುನಿ ಸಹಿತ ನೃಪನುತ್ಸವ ಕೃಷ್ಣವರ್ಮ , . , ಹುತಾಶನಃ - ಈ ೪೦ ಕಿಚ್ಚಿನ ಪೆಸರ್‌ ? (ಹಲಾಯು. 
pr ಮೆಜಕೆವ ನಿಜ ನಗರ ಪ್ರವೇಶಮಂ ಮಾಡುತ (ಜೈಮಿಭಾ. ೫-೭೩). ೧೨-೬೩) ; ಮಿಸುಪ ವಜ್ರದ ಲಿಂಗ ಮದನಗೆ ಕುಸುಮಲಿಂಗಂ ಕೃಷ್ಣ 
(ಕ್ಯ ಷ ಮುನ್ನಿ) 40| ವರ್ತ್ಮಂಗೆಸೆದಿಹುದು (ಕಂಕದಾ. ೩-೮೫). ೨. ರಾಹು. ೩. ಕೆಟ್ಟ 
ಕೃಷ್ಣಮೃಗ (ನಾ). ೧. ಕಪ್ಪುಬಣ್ಣದ ಜಿಂಕೆ: ಮೃಗಯಾವ್ಯಸನ ದಾರಿಯವನು ; ಹೊಲಸು ನಡತೆಯವನು; ಅಧಮ; ನೀಚ. 
ದಿಂದೆ ಕಾನನಕೆ ತಾಂ ಕೃಷ್ಣಮೃಗದ ಕೂಡೈದಿದೊಡೆ (ಜೈಮಿಭಾ.೨೮-೫೮). [ಸಂ. ಕೃಷ್ಣವರ್ತ್ನನ್‌ (ಕೃಷ್ಣ * ವರ್ತ್ಮನ್‌)) 
೨. ಶ್ರೀಕೃಷ್ಣನನ್ನು ಹುಡುಕುವುದು, ಧ್ಯಾನಿಸುವುದು: ಜೊಕೆ ಕೃಷ್ಣವೃಂತೆ (ನಾ). ಒಂದು ಜಾತಿಯ ಹೂವಿನ ಗಿಡ; ಹಸಿರು 
ಕೊಂಡನೀ ಕೃಷ್ಣಮೃಗಭಾವದರ್ಭಕಂ (ಜೈಮಿಛಾ. ೨೮-೫೮). ಪಾದರಿಗಿಡ : “ಪಾಟಲಿಃ, ಪಾಟಲಾ... ಕೃಷ್ಣವೃಂತಾ, ಕುಚೇರಾಕ್ಷೀ- 
[ಕೃ ಪ್ಲ + ಮ್ಳ ಗ] 45 ಹಸುರು ಪಾದರೀಗಿಡದ ಹೆಸರು; ಇದಕ್ಕೆ ಹೆಗ್ಗಜ್ಜುಗನೆಂದು ಕೆಲವರು 


ಕೃಷ್ಣ ಕಮೃತ್ತಿ ಶ್ರಿಕೆ (ನಾ). ಕರಿಯ ಮಣ್ಣು. [ಕೃಷ್ಣ + ಮೃತ್ತಿಕೆ] ಅರ್ಥ ಹೇಳುವರು” (ಸಿದ್ಧಾಂತಿ. ೧೧೯). (ಸಂ. ಕೃಷ್ಣವೃಂತಾ] 


ಕೃಷ್ಣನೇಣಿ 


ಕೃಷ್ಣನೇಣಿ (ನಾ). ೧. ಕಪ್ಪಾದ ಜಡೆಯನ್ನುಳ್ಳವಳು. ೨. ಒಂದು 
ನದಿ; ಕೃಷ್ಣಾನದಿ: ಕೃಷ್ಣವೇಣಿ ನುತವಿಶಾಲಿ ಸೇವಿತಮಲಪ್ರಹರಿ 
ಸ್ಫುಟವೇಣಿ ರಾಜಿಕುಂ (ಹಮ್ಮಾರ. ೧-೫೫). [ಕೃಷ್ಣ ವೇಣಿ) 

ಕೃಷ್ಣನೇಣೀರಾಶಿ (ನಾ). ಎರಡು ನಕ್ಷತ್ರಗಳನ್ನೊಳಗೊಂಡ ಸ 
ವಿಶಿಷ್ಟರಾಶಿಯ ಹೆಸರು: ಕನ್ಯಾರಾಶಿಯಿಂದ ಎಡಕ್ಕೆ, ಸ್ವಾತೀನಕ್ಷತ್ರದ | 5 
ಮೇಲೆ ಚಶುರ್ಥನರ್ಗದ ಎರಡು ನಕ್ಷತ್ರೆಗಳನ್ನು ಕೃಷ್ಥವೇಣೀರಾಶಿಗೆ 
ಗುರುತಾಗಿ ನಕ್ಷೆಯಲ್ಲಿ ತೋರಿಸಿದೆ (ನಕ್ಷತ್ರ. ೭೦). 

[ಸಂ. (ಕೃಷ್ಣವೇಣೀ 4 ರಾಶಿ)] 

ಷಸೃಷ್ಣಶಲಾಕೆ (ನಾ). ಕಬ್ಬಿಣದ ಸಲಾಕೆ : ಅಂಜನವಿಮಿಶ್ರಿತಾಶ್ರು ಧಾಕೆ 
ಯಿದು ತೆಳ್ಳದಂಸಿನೊಳ್‌ ರನ್ನಗನ್ನಡಿಗೆ ಜೀವರೇಖೆಯೆನೆ ಬರೆದ 
ನೀಲರೇಖೆಯ ಪಾಂಗಿನೊಳೊಸ್ಬಿಯುಮೆನ್ನೆರ್ಜಿಗೊಂದು ಕೃಷ್ಣಶಲಾಕೆ 
ಯೆಂಜೊಲ್‌ ಪರಿಣಮಿಕುಂ (ರಾಮಾಶ್ವ.೧೯-೨೭). [ಸಂ. ಕೃಷ್ಣಶಲಾಕಾ] 

ಕೃಷ್ಣಸನ್ನಿ (ನಾ). ನಾಲಗೆಯನ್ನು ಸಟ ಜೂ ಅಪಾಯ 
ಸೂಚಕವಾದ ಒಂದು ಬಗೆಯ ಸನ್ನಿಪಾತರೊ ಗ: (8). 
"ಕೃಷ್ಣಜಿಹ್ವಕ' ಪರಾ. [ಕೃಷ್ಣ 4 ಸನ್ನಿ) 

ಕೃ ಷ್ಲಸರ್ಸೆ (3. ಕರಿಯಹಾವು; ಕೃಷ್ಣಫಣಿ; ಕಾಳಸರ್ಪ: 
do ಕನಕಸೂತ್ರದಿಂ ಕೃ ಪ್ಲ ಸರ್ನನಿಗಿ” ಮರೆಣಮನೆಯ್ದಿ ತ್ತಹಗೆ 
(ಪಂಚತಂ. ೮೧-೨೨), [ಕೃಷ್ಣ + ಸರ್ಪ) 

ಕೃಷ್ಣಸರ್ಪಶಿಶು (ನಾ). ಕರಿಯ ಹಾವಿನಮರಿ; ಕೃಷ್ಣಸರ್ಪದ 
ಮರಿ: ಚಂದೆನತರುವಂ ಕೃಷ್ಣಸರ್ಪಶಿಶುವೊಲ್‌ ಕಿಡಿಪೈ (ಶಾಕುಂತ. 
೧೦೫-೧೮೧). [ಕೃಸ್ಣಸರ್ಸ 4 ಶಿಶು] 

ಕೃಷ್ಣ ಸಾರ (ನಾ). ೧. ಕರಿಯಬಣ್ಣದ ಜಿಂಕೆ; ಮೈಮೇಲೆ ಚುಕ್ಕಿ 
ಗಳಿರುವ ಚಿಗರೆ; ಸಾರಂಗ. ೨. ಶ್ರೀಕೃಷ್ಣನ ಬಲ, ಶಕ್ತಿ. 
೧, ೨: ಮತ್ತಮಾವನಂ . . . ವಸುದೇವಭವನದಂತನಿರುದ್ಧ ಬಲ 
ಕೃಷ್ಣ ಸಾರೆಸಮಂಚಿತಮುಂ (ರಾಜಶೇ. ೫-೭೪ ವ). [ಸಂ.] 

ಕೃಷ್ಣಹೃದಯ (ನಾ). ೧. ಕಪಟಹೃದಯ ; ಪಾಪಭಾವನೆಯಿಂದ 
ಕೂಡಿದ ಮನಸ್ಸು. ೨. ಕಷಟ ಹೃದಯದವನು; ಪಾಪಭಾವನೆ 
ಯಿಂದ ಕೂಡಿದವನು: ಅವರು ನನ್ನನ್ನು ಕೃಷ್ಣಹೃದೆಯನೆಂದು 
ತ್ಯಜಿಸಲಿ, ಸೇವಕನೆಂದು ಅಂಗೀಕರಿಸಲಿ, ನಾನು ಮಾತ್ರ ರಾಮಪಾದುಳೆ 
ಗಳಿಗೆ ಶರಣುಹೋಗುನವನು (ತುಳಸಿ. ೧೮೩). [ಕೃಷ್ಣ 4 ಹೃದಯ] 

ಕೃಷ್ಣಾಂಕ (ನಾ). ೧. ಕಪ್ಪುಗುರುತು, — ಚಿಹ್ನೆ. ೨. ಕೃಷ್ಣನ 
ಹೆಸರು; ಕೃಷ್ಣನ ನಾಮೋಚ್ಚಾರಣೆ. ೧,೨: ಕೃಷ್ಣಾಂಕಮಿಲ್ಲದ 
ವದನಮುನ್ನಿಸಲ್‌ ಬಿಲಕೆ ಸರಿ (ಜೈಮಿಭಾ.೧೦-೫೧). [ಕೃಷ್ಣ + ಆಂಕ್ಕ] 

ಕೃಷ್ಣಾಂಗ (ನಾ). ಕಪ್ಪು ಶರೀರ; ಕರಿಯ ಮೈ: ನಿಜ 
ಕೃಷ್ಣಾಂಗದೊಳ್‌ ಪುಟ್ಟ ಕೀರ್ತ್ಯೃಂಗನೆ ಶುಭ್ರಚ್ಛಾ ಯೆಯಾದಳ್‌ 35 
(ಗದಾಯು. ೧೦-೧೧). [ಕೃಷ್ಣ + ಅಂಗ್ಯ] 

ಕೃಷ್ಣಾಂಗಿ (ನಾ). ಕರಿಯ ದೇಹವುಳ್ಳವಳು ; ಕಾಳಿ: 
ಯೆನಲು ಮಾಯಾರಾಣಿಯಕ್ಕು” (ಮಂಗರಾ. ೫-೧೫). 

[ಸಂ. ಕೃಷ್ಣಾಂಗೀ] 

ಕೃಷ್ಣಾಂಜನ "ಕೃಷ್ಣಾಂಜಿನ ನೋ. 

ಕೃಷ್ಣಾಂಜಿನ, ಕೃಷ್ಣಾಂಜನ (ನಾ). = ಕೃ ಷ್ಣಾಜಿ ನ: ಹಜಾರ 
ದಲ್ಲೊಂದು ಕಡೆ ನಾರಾಯಣ ಶಾಸ್ತ್ರಿಗಳು ಒಂದು ಕೃಷ್ಣಾಂಜಿನದ ಮೇಲೆ 
ಕುಳಿತಿದ್ದರು (ಕಳಹು. ೩೩). ಕೃಷ್ಣಾಂಜನ : *ಅಜಿನಂ, ಚರ್ಮುನ್‌, 
ಕೃತ್ತಿಃ - ಈ ಕೃಷ್ಣಾಂಜನದ ಪೆಸರ್‌* (ನಾಚಿರಾ. ೧೨೯). 

[ಆ ಸೆಂ. ಕೃಷ್ಣಾಜಿನ] 
ಕೃಷ್ಣಾಂಬರ, (ನಾ). ಕರಿಯ ಬಟ್ಟಿ. [ಕೃಸ್ಣ + ಅಂಬರ] 


10 


20 


25 


*ಕೃಷ್ಣಾಂಗಿ 


40 


45 


೨೦೪೦ 


ಕೃಷ್ಣಿಕೆ 

ಕೃಷ್ಣಾಂಬರೈ (ನಾ). ಕೃಷ್ಣೆಯ ವಸ್ತ್ರ; ದ್ರೌಪದಿಯ ಸೀರೆ: 
KA ಣ ಭೀಷ್ಮೊ ಚಿತ i ದ್ವೇಷಿ ಕ ಗಿಷ್ಮಾಂಬರ ಕಬರಿಹರಂ 
a RS ಫಟ ಕೇಶಾಕೃಷ್ಟಿಯಂ ಮಾಡಿಸಿದ 


ಮದಮದೆಲ್ಲಿತ್ತೊ (ಗದಾಯು. ೭-೧೪). 
[ಸಂ. (ಕೃಷ್ಣಾ * ಆಂಬರೆ)] 

ಕೃಷ್ಣಾಗರು (ನಾ). ಕರಿಯ ಬಣ್ಣದ ಅಗರು; ಕಾಲಾಗರು; 
ಕಪ್ಪುಬಣ್ಣದ ಚಂದನ; ಕರಿಯ ಚಂದನ: *ತೈಲಾಗರುಂ-ಕೃಷ್ಣಾ 
ಗರು” (ಓಷಧಿ. ೭೨); ಮಂಗಳ್ಯಂ.,. ಮಲ್ಲಿಗೆಹೂವಿನ ವಾಸನೆ 
ಯುಳ್ಳ ಕೃಷ್ಣಾಗರು ಹೆಸರು (ಸಿದ್ಧಾಂತಿ. ೧೮೦); ವರ್ಷಾಕಾಲದಲ್ಲಿ 
ಕೃಷ್ಣಾಗರು, ಕುಂಕುಮಾಗರು, ಕಸ್ತೂರಿ ಮುಂತಾದವುಗಳಿಂದ ಕೂಡಿ 
ತೇದ ಪರಿಮಳ ದ್ರವ್ಯಗಳಿಂದಲೂ (ಸಕವೈ. ೪೧). [ಕೃಷ್ಣ * ಅಗರು] 

ಕೃಷ್ಣಾಗರುಗಂಧ (ನಾ). ಕೃಷ್ಣಾಗರುವಿನ ಗಂಧ: *ಕಾಲಾಗರುಃ, 
ಆಗೆರುಃ - ೨ ಕೃಷ್ಣಾಗರುಗಂಧ? (ಸಿದ್ಧಾಂತಿ. ೧೭೯). 

[ಕೃಷ್ನಾಗರು 4 ಗಂಧ] 

ಕೃಷ್ಣಾ ಗರುಚಂದನ (ನಾ). ಕೃಷ್ಣಾಗರು ಮಿಶ್ರಿ ತವಾದ ಚಂದನ: 
(ಕಿ). [ಕೃ ಕೆ ಗರು ಚಂದನ] 

ಕೃಷ್ಣಾ ಗರುಧೂಪ (ನಾ). ಕಾಲಾಗರುವಿನ ಧೂಪ; ಧೂಶಕ್ಕೆ 
ಬಳಸುವ ಒಂದು ಪರಿಮಳ ದ್ರವ್ಯ ; ಗುಗ್ಗುಳ : ಉತ್ತಮ ಕೃಷ್ಣಾ 
ಗರುಧೂಪಧೂಮ ಪಟಳೀ ಸೌಗಂಧ್ಯಮಂದೀಕೃತಭ ವರಂ ತೆಕ್ಕನೆ 
ತೀವೆ (ಪುಷ್ಪಪು. ೧೦-೯೦). [ಕೃಷ್ಣಾಗರು + ಧೂಪ] 

ಕೃಷ್ಣಾಚರಣ (ನಾ). ಕೆಟ್ಟ ನಡತೆ; ದೋಷಯುಕ್ತವಾದ ವರ್ತನೆ: 
ಉತ್ತಮ ಪುರುಷರ ಕೇಜೋಮಧ್ಯದಲ್ಲಿ ಕೃಷ್ಣಾಚರಣಮೇಂ ಘಟಪುದೆ 


(ಪದ್ಮರಾ. ೮-೭೨). [ಕೃಷ್ಣ * ಆಚರಣ] 
ಕೃಷ್ಣಾ ಜಿನ (ನಾ). ಕೃಷ್ಣ ಮೃ ಗದ ಚರ್ಮ; ಕರಿಯ ಜಿಂಕೆಯ 
ಚರ್ಮ: ಕೃಷ್ಣಾ ಚ ಶೇಟ ತಂ .. . ಸಿಂಹಮಧ್ಯಮದ್ರೇಕ್ಯಾಣಂ 


(ಜಾತತಿ. ೧೯-೧೪). ' [ಕೃಷ್ಣ + ಅಚಿನ] 

ಕೃಷ್ಣಾ ಜಿನಾಸೀನ (ನಾ). ೧. ಕೃಷ್ಣಾಜಿನದ ಮೇಲೆ ಕುಳಿತು 
ಕೊಂಡವನು. ೨. ಕೃಷ್ಣಾಜಿನದ ಆಸನ: ಜ್ಞಾನಸಿದ್ಧಿಯದಪ್ಪು 
ದಯ್ಯ ಕೃಷ್ಣಾಜಿನಾಸೀನದೊಳು ನೋಕ್ಷನಾ ವ್ಯಾಘ್ರ ಚರ್ಮಾಸನದೆ 
(ವೀಶೈಪು. ೭-೭-೩೬). [ಕೃಸ್ಥಾಜಿನ * ಆಸೀನ] 

ಕೈಷ್ಣಾರ್ಪಣ (ನಾ). ೧. ಮಹಾವಿಷ್ಣುವಿಗೆ ಸಮರ್ಪಿಸುವುದು; 
ಒಂದು ವಸ್ತುವನ್ನು ಧಾರೆಯೆರೆದು ಕೊಡುವಾಗ ದಾನಳೊಡು 
ವವನು ಹೇಳುವ ಮಾತು: ಕರ್ಣನು... ತನ್ನ ಕರ್ಣಕುಂಡಲ 
ವನ್ನು ಆ ಕಪಟ ಬ್ರಾಹ್ಮಣನಿಗೆ ಧಾರೆಯೆರೆದು "ಕೃಷ್ಣಾರ್ಪಣ ' ಎಂದನು 
(ನೀತಿಚಿಂ. ೫1೪, ೧೩). ೨. (ಆಲಂ) ಕೈ ಬಿಟ್ಟು ಹೋದುದು; 
ಕಳೆದು ಹೋದುದು: ಆಸ್ತಿಯೆಲ್ಲಾ ಕೃಷ್ಣಾರ್ಪಣವಾಯಿತು (ರೂಢಿ). 

[ಕೃಷ್ಣ * ಅರ್ಪಣ] 

ಕೃಷ್ಣಾವತಾರ (ನಾ). ಶ್ರೀಕೃಷ್ಣನ ಅವತಾರ: ಹರಿ ತನ್ನ ಕೃಷ್ಣಾವ 

ತಾರದೊಳ್ಳ್ಮೀಜಕಿ ಧರೆಯಂ ಪೊರೆದ ಪುಣ್ಯಮಂ (ಜೈನಿಭಾ. ೧೩-೩೯). 
[ಕೃಷ್ಣ + ಅವತಾರ] 

ಕೃಷ್ಣಾಹಿ (ನಾ). ಬ ಕೃಷ್ಣಸರ್ಪ: ಕೃಷ್ಣಾಹಿ ಶಂಕಾತುರ ಗೃಹಶಿಖ 
ಚೋಚುಂಬ್ಯ ಮಾನೇಂದ್ರ' ಸಲಾಂ ವಿಶೇಷಂ... ಸೊಗಯಿಸುಗುಂ 
ಮಮನ ಸಮಾನಂ (ಚಂದ್ರ. ೧-೧೪೫). [ಕೃಷ್ಣ + ಆಹಿ] 

ಕೃಷ್ಣಿಕೆ (ನಾ). ೧. ಕರಿಯಸಾಸಿವೆ ; ರಾಜಸಾಸಿವೆ. ೨. ಕಪ್ಪುಕಲೆ : 
ಪೊಳೆನ ಸುಲಿಪಲ್ಲ ನುಣ್ಣೆಳಗೆಳಸಿದ ತಾಂಬೂಲಬದ್ಧ ಕೃಷ್ಣಿಕೆಯಿಂ 
ಕಣ್ಗೊಳಿಪ ನಿಜಾಧರಮಂ (ಕಾದಂಉ. ೧೭೧). [ಸಂ. ಕೃಷ್ಣಿಕಾ) 


ಕೃಷ್ನ 
ಕೃಷ್ಣೆ (ನಾ). ೧. ಅಗ್ನಿಯ ಏಳು ನಾಲಗೆಗಳಲ್ಲೊಂದು. ೨. ಉದ್ದ 
ವಾದ ಕರಿಮೆಣಸು; ಹಿಪ್ಪಲಿ. &. ದ್ರೌಪದಿ: ಕೃಷ್ಣೆಯ ಕಚ 
ಪ್ರಾರಂಭಮಂ ಬಾಹುವಿಕ್ರಮಿ ದುಶ್ಯಾಸನ ನಿನ್ನ ಮುಂದೆ ತೆಗೆವಂದೆಲ್ಲಿರ್ದೆ 
(ಗದಾಯು. ೭-೩೨). ೪. ಕೃಷ್ಣಾ ನದಿ: ಪಾವನೆಯರಾ ಕೃಷ್ಣೆ ಭೀಮೆಯರ 
ತಾಯ್ನ್ನಾಡು (ಕನ್ನಬಾ. ೧೦೧). ೫. ದುರ್ಗೆ. ೬. ಕಪ್ಪುದ್ರಾಕ್ಷೆ. 
[ಸಂ. ಕೃಷ್ಣಾ] | 
ಕೈಷ್ಣೋರಗ (ನಾ). - ಕೃಷ್ಣಸರ್ಪ: ಕೊಂಡುದು ಕೃಷ್ಣೋರಗನಾ! 
ಮತಂಗಶಿಶುನಂ (ಸುಕುಮಾ. ೫-೪೫). [ಕೃಷ್ಣ * ಉರಗ) | 
ಕೃಷ್ಯ (ಗು). ೧. (ಮೇಲಕ್ಕೆ) ಎಳೆಯಲು ಸಾಧ್ಯವಾದ. ೨. ಉಳ. 
ಬೇಕಾದ; ಉಳಲುಸಾಧ್ಯವಾದ. (ನಾ). ೩. ಸಾಗುವಳಿಗೆ|10 
ಯೋಗ್ಯವಾದ ಭೂಮಿ; ಸಾಗುವಳಿಯ ನೆಲ: ಹಿರಣ್ಯ ಧನಧಾನ್ಯ | 
ಕೃಷ್ಮಫಲದೃಷ್ಟಿ ಸಂಪೂರ್ಣಮಂ ಧರಾವಳೆಯಮಂ . . . ಆಳ್ವಿದಂ 
(ಮಲ್ಲಿಪು. ೩-೧೨) ; ಸಲಿಲಾಶ್ರಯನನಾಶ್ರಯಿಸದ ಕೃಷ್ಠದಂತಖಳ; 
ಬಾಂಧನರಕೊಡನೆ ಬದುಕದ ಮನುಷ್ಕಸಂಸಾರದಿಂದೇನು 
(ಜೈಮಿಭಾ. ೨-೧೮). [ಸಂ.] 
ಕೃಸರ (ನಾ). -ಕೃಶರ. "ಕೃಸರಾನ್ಸ? ಪರಾ. 


5 


[ಸಂ.3 


೨೦೪ಗಿ 


ಕ್ಲಪ್ತಿಕ 


ಕೃಸರಾನ್ನ (ನಾ). = ಕೃಶರಾನ್ನ: ಹರಿದ್ರಾನ್ನ, ಪರಮಾನ್ನ, 


ಮುದ್ಧಾ ನ್ನ್ನ, ಕೃಸರಾ ನ್ನ. ಎಂಬ ಅಷ್ಟವಿಧಾನ್ನಂಗಳಂ 
(ವಿನೇಕ. ೧೦೫). [ಕೃಸರ * ಅನ್ನ] 


| ಕೃಸೆರಿ (ನಾ). ಎ ಕೃಶರ: ಕೃಸ [ಪಾಣಾಂ. ಸು]ರಿ ಕಚ್ಚಡಿ ಪಾರ್ಮೊಸ 

ರ್ಗಳಿವು ಬಗೆಗೊಳಿಸಿ ಪೊಸತೆನಿಸಿರಲ್‌ (ಜೈಮಿಭ್ಲಾ ೬-೪೪). 
[ಸಂ. ಕೃಸರೆ] 

ಕ್ಲಪ್ತ (ಗು). ೧. ಏರ್ಪಡಿಸಿದ; ಅಣಿಮಾಡಿದ; ವ್ಯವಸ್ಥೆ ಮಾಡಿದ ; 
ಸಿದ್ಧವಾದ ; ಸರಿಯಾದ. ೨. ಕಲ್ಪಿಸಿದ; ನೆರವೇರಿಸಿದ. 
೩. ನಿರ್ಧರಿಸಿದ; ನಿರ್ಣಯಿಸಿದ; ಗೊತ್ತುಮಾಡಿದ; ನಿಗದಿ 
ಮಾಡಿದ. ೪. ಕತ್ತರಿಸಿದ; ಕೊಯ್ದ. (ನಾ). ೫. ಬೆಲೆ; 
ಮೌಲ್ಯ : “ವೃತ್ತಿಕ್ಸ[ಪಾಠಾಂ. ಕ್ಲಿ]ಪ್ರಂ ಭೃತಿ ವೇತನಂ ಮೌಲ್ಯಮೆನೆ 
ಹೊತ್ತ ಬೆಲೆ? (ಮಂಗರಾ. ೧೦೨-೨). [ಸಂ.] 

ಕ್ಲೆಪ್ತಿ (ನಾ). ೧. ಅಣಿ; ಏರ್ಪಾಟು. ೨. ರಚನೆ; ನಿರ್ಮಾಣ. 
೩. ನಿಗದಿ; ಗೊತ್ತುಪಾಟು. ೪. ವರ್ಣನೆ; ವಿವರಣೆ. [ಸಂ.] 


15 ಕ್ಲಪ್ತಿಕ (ನಾ). ಬೆರೆ; ಮೌಲ್ಯ: *ಪ್ರಕ್ರಯಃ ಕ್ಸಪ್ತಿಕ [ಪಾಳಾಂ. 


ಕ್ಲಿಪ್ನಕಃ]- ಈ ೨ ಬೆಲೆ (ಹಲಾಯು. ೯೪-೪೧೯). [ಸಂ.1 


ಫೆ 


-ಜೆ 


-ಕೆ (ಪ್ರ). ಒಂದು ಕೃದಂತ ಭಾವ ಸೂಚಕ ಪ್ರತ್ಯಯ : ತನಮಿಕೆಯು 
ಮೆಂಬಿವುಂ ಚೇತನ ಜಭಾವದೊಳಕ್ಕುಮುಟ್‌ದ ಭಾವಾರ್ಥದೊಳಂತ 
ನಿತಜಕೊಳಂ ಪು ಕೆ ಎಂಬಿವು ಜನಿಯಿಕುಂ (ಕಾವ್ಯಾವ. ೩೪೩) ; ಸೇಣಿಂಗೆ 
ಅರಸಾಳ್ಳೆ ಸ್ವಸ್ತಿ (ಎಇ. 201%, ೧-೪೫ ; 725) ; ವರೆ ಶಬ್ದಾಲಂಕಾರದ 
ವಿರಚನೆಗಳ್‌ ನೋಲಕೊ,ಡೊಂದೆ ತೋರ್ಕೆಗಳ್‌ (ಕವಿರಾ. ೨-೪೬); 
ಕೆಕಾರಕ್ಕೆ ಮಡಿಕೆ, ಪವಿ, ಕಾಣ್ಕೆ, ಪೂಣೈ, ತೆರಳ್ಳೆ, ನಿವಿಂರ್ಕೆ 
(ಶಮದ. ೨೧೧ ಪ್ರಯೆ..). 

ಕೆಇ "ಕೆಯ್ಮ್‌? ನೋ. 

ಕೆಇಗೊಡು (ಕ್ರಿ. ' ಇಲವನ್ನು ಕೊಡು; ನೆಲವನ್ನು ಕೊಡು ; 
ಭೂಮಿಯನ್ನು (ದಾನವಾಗಿ) ಕೊಡು: ರಾಜಾಶ್ರಯ ವಿಣ್ನಗರ 10 
ದೇವರ್ಗ್ಗೆ ತನ್ನ ಪಡುವಣ ತೋಂಟಿ ಕಲಿನಿಯಲ್‌ ಎಣ್ಣೊಳಗಟಕ್ಕೆಗೆ 
ನೆಲನುಂಚಂದ್ರನುಉಳ್ಳನ್ನೆಗಂ ತೆಜಕೆ ಇಲ್ಲದನ್ನಾಗಿ ಮಾಹಾನಕೆಣಗೊಟ್ಟು 
(ಎಕ.೫1೪, ಮಳವ. ೧೨೫-೧; 1014).[ಕೆಇ (ಆ. ಕೆಯ್‌,) + ಕೊಡು) 

ಕೆಂ (ನಾ). ಕೆಚ್ಚನೆ ಎಂಬ ಶಬ್ದಕ್ಕೆ ಸಮಾಸದಲ್ಲಿ ಆಜೀಶವಾಗಿ | 
ಬರುವ ರೂಪ, "ಕೆಂಗಣ್‌', "ಕೆಂಪು? ಪರಾ. [1s 

[ದೇ. ॥ ತಮಿ. ಚಿವ್‌, ಚೆಯ್‌; ಮಲ. ಚೆ, ಚಿಮ್‌; ತುಳು. | 
ಕೆಮ್ಮ; ಕೊಡ. ಕೆಂ; ತೆಲು. ಚಿಮ್‌] 

- ಶೆಂಕ (ನಾ). ಕೆಂಪು ಬಣ್ಣ; ಕೆಂಪು: “ಕೆಂಕಮೆಂದುಂ . . . ಕೇಸೆಂದುಂ 

-ಈ ೪ ಅರುಣವರ್ಣಂ? (ಕಶಸಾ.೧೧-೨೧೮); ಕುಂಕುಮದ 

ಕದಡಿನೊಳ್‌ ಕೆಂಕಮಾಗಿರ್ದ ನೀರಂ ತಳಿದ೦ (ಆದಿಪು. ೧೧-೧೪೮) ; 

ದಿಕ್ಕಾಮಿನೀ ಮುಖ ಕುಂಕುಮದೆಂತೆ ಕೆಂಕಮಾಗಿ ಪಡುವಣ ಸಂಜೆ 
ರಂಜಿಸೆ (ಲಿ (ಲಾವ. ೫-೧೧೭); ಬಿಸಿಲೆಲ್ಲಂ ಕೆಂಕಮಾಗಲ್‌ 

(ಜಗವಿ. ೧೫-೭೩) ; ಉರುಕೋಪದ ಕೆಂಕಮಿದಲ್ಲು ನಿಶ್ಚಯಂ 

(ರಸರ. ೧-೬೦ ಪರಿ.). [ಕೆಂ + -ಕ್ಕ) 


ಸ 


201 


ಶೆಂಕಲಿ 


| ಕೆಂಕನೆ (ಅ). ಚೆನ್ನಾಗಿ; “ಇಂಪಾಗಿ, ಮಧುರವಾಗಿ” (ಶ್ರಳಣ್ಣ) : 
ನೆಗಟ್ಡ ನುಡಿ ನೋಟಗಳಂ ಬಗೆಗೊಂಡ ಭಾವದಿಂದೊಡರಿಸಿ ವಮೀಜರಕಿ 
ಪಿಳ್ಗುವುದು ಕೆಂಕನೆ ಪಾಡುವುದಂಕಮಾಲೆಯಂ (ಚಿಕವಿ. ೬-೧೬೦). [?] 
ಕೆಂಕಂಬಡೆ (ಕ್ರಿ). ಕೆಂಪುಬಣ್ಣವನ್ನು ಹೊಂದು; ಕೆಂಪಾಗು: 
ಮಿಜಂಗುವ ಮಾಣಿಕದೊಡವಿಂ ಮುಡಿಯೊಳ್‌ ತುಜುಬಿದ ಚೆಂಗಣಿ 
ಗಿಲೆಯೊಳ್ಳರಲಿಂ . , . ಪೂಸಿದ ಕುಂಕುವದಣ್ಣಿಂ ಮೆಜಕೆದಳ್ಳೆಂಕಂ 
ಬಡೆದೊಸೆದಾ ರತಿಯೆಜಕಿಯಂ ಪೂಜಿಪ ಕೆಂಗಲ್ಲರುವಿನ ತೆಜನೆನೆ ಯುವತಿ 
ಕಲಾವತಿ (ಜಯಕಾ, ೨-೪೮). (ಕೆಂಕ + ಪಡೆ] 
ಕೆಂಕರಿಕೆ (ನಾ). ಕೂಗು; “ಕೇಕೆ, ಕೂಗಾಟ” (ಪ್ರಠಣ್ಣ) : 
ಕೆಂಜುಟ್ಟುವಕ್ಕಿಯ ಫೆಂಕರಿಕೆಗೆ ಬೆರ್ಚುತೇಂ ಣಾಜ್‌ದಪುದಿರುಳೆನುತೆ 
ಮುಂಜಾವಗೆಯ್ಕೆಗೆ ಮೋಹರಿಸುತ ಮಂಜು ಮಂಜುರವವ ಮಸಗುವುದು 
(ಚಿಕವಿ. ೬-೧೫೭ ಸಾಂಗತ್ಯ. ೮೧). [ಕೆಂಕರಿಸು, + -ಇಕೆ] 
ಕೆಂಕರಿಸು, (ಕ್ರಿ). ಉಬ್ಬು: ತನ್ನೊಳ್‌ ತಾ ಭೋಂಕನೆ ಕೆಂಕರಿಸಿ 
ಬಿಜಟುಬಿಆನೆ ನಗುತ್ತೆ (ಚಿಕವಿ. ೬-೧೫೪ವ) ; ಬಟಂದೆ ತಂತಮ್ಮವರೊಳ್‌ 
ಪಟ್‌ವಣಿಸಿ ಪೊಯ್ಸಿ ತಲೆಯ ಕೆಳದಿಯರ್‌ ಗೆಲ್ಲವಾಂತವೋಲ್‌ 
ಕೆಂಕರಿಪರ್‌ (ಅಪ್ರತಿ. ೧೦೩-೧೨) ; “ಕೇಕೆಹಾಕು ” (ಪ್ರಭಣ್ಣ). [7] 
ಕೆಂಕರಿಸ್ಕು (ಕ್ರಿ). ಕೆಂಗಲಿಸು ; ಕೆಂಪಾಗು : ಕಣ್ಗಳ ಬಅಂ ತಿಳಿಯಲ್‌ 
ಪೊಸನೋಟಿದಿಂದೆ ಕೆಂಕರಿಸುವೆನೆಂದೊ (ಪಂಪಾಶ. ೪); ಹೂಂಕರಿಸು 
ತುಸುರಿಕ್ಕ ಲಾಜದೆಸುವೋಗಿರೆ ವೋಗಿ *ೆಂಕರಿಸಿ ತೆರಸಂದು ನೆಣಕಿ 
ಹಮ್ಮದಂಬೋಗಿ (ಏಂಡೋರ. ೨-೧೩). ([?./ ತಮಿ, ಚಿಜ್ನಾರಿ) 
ಕೆಂಕಲ್‌ (ನಾ). ಒಂದು ಜಾತಿಯ ಮಾನು: ಕುಚ್ಚಲತಿಗಂ ಕಾಗೆಂಡೆ 
ಕೆಂಕಲ್ಸರಿತ್‌ಕೊಣವಂ ಚೇಳ್ಪಸಿಗಂ (ರಾಜಕೇ. ೫-೧೧೫). ([?) 
ಕೆಂಕಲಿ (ನಾ). ಅಶೋಕ ವೃಕ್ಷ; ಕಂಕೆಲ್ಲಿ: (8). 


ಲಬ? 


[< ಸಂ. ಕಂಕೇಲಿ] 


ಕೆಂಕವಣಿ 


ಕೆಂಕವಣಿ (ನಾ). ಕೆಂಪುಮಣಿ, ರತ್ನ; ಮಾಣಿಕ್ಯ; ಪದ್ಮರಾಗ : 
ಕೆಂಕನಣಿ ತೆತ್ತಿಸಿದ ತಾಳಿ ಪದಕಂಗಳ್‌ ಸೋಂಕಲೆರ್ದೆಗೊಂಡು 
(ಚಿಕನಿ. ೫-೧೦). [ಕೆಂಕ * ಮಣಿ) 

ಕೆಂಕು (ನಾ). ಕೆಂಬಣ್ಣ: ಡರೆಣಾಂಭೋರುಹದ ಕೆಂ[ಪಾಠಾಂ. ಕೇ ಕಿಗೆ 


ಸರೋಜಾಂಬಕಗೆ ಪೂಸರಗೆ ಏರು ಮುಡಿಗಿರಿದಿಕ್ಕು ಮಂಡಿಗೆಂಬೀರವಂ | 5 


ಪಿರಿದಾದುದು (ಮದೇಪು. ೨-೬೪). [೮ ಕೆಂಕ?]) 

ಕೆಂಕೆಲ್ಸಿ, ಕೆಂಕೇಲ್ಲಿ (ನಾ). 2 ಕೆಂಕಲಿ: ಇಂದ್ರಗೋಪದ ಗೂಡಾರದಂತೆ 
ಕಾಂತಮಾದೆ ಕೆಂದಳಿರ್‌ ತೀನಿದ ಕೆಂಕೆ (ಪಾಠಾಂ. ಕಂಕೆ, ಕಂಕೇ, 
ಕೆಂಕೇ]ಲ್ಲಿಯಂಂ (ಶಬ ಶಂ. ೨-೪೨ ವ). ತೆಂಕೇಲ್ಲಿ. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

ಕೆಂಕೇಲ್ಲಿ "ಕೆಂಕೆಲ್ಲಿ' ನೋ. 

ಕೆಂಗಡಿ (ನಾ). (?): ಗಂಗೆ ಮಧ್ಮದಲ್ಲಿ ಹರಗೋಲ ಘನ ತರಂಗ 
ದೊಳಿದ್ದಂತೆ ಮುಂಗಾಣದೆ ಕೆಂಗಡಿಯಿಂದ ದಿಕ್ಕಂಗಳನು ಕಾಣದ 
ಕಂಗಳನಂತೆ ಆಗಿ (ಮೋಕ್ಷದೀ. ೨೧೯). [?) 

ಕೆಂಗಣ್‌, ಕೆಂಗಣ್ಣು (ನಾ). ಕೆಂಪಾದ ಕಣ್ಣು 
ಕಣ್ಣು: ಕಟ್ಟದಿಕೊಳ್‌ ಸಿಟ್ಟಾಲಿಯಾಗಿ ಕೆಂಗಣ್ಮಸಗಿ ಬಂದೊಂದೀಂದ 
ಪಸು ತನ್ಮುನಿಪತಿಯನಿಆವುದುಂ (ಶಾಂತಿಪು. ೭-೫೯ ವ); ನಿಟ್ಟಿಸುವ 
ಕೆಂಗಣ್ಣ ಕಡೆಯಿಂದ ದಳ್ಳುರಿ ಸೂಸೆ (ಹಚಕಾ. ೬-೨೭). ಶೆಂಗಣ್ಣು : 
ಕೊರ್ಬಿದೊಡಲು ಕೆದಜಕಿದೆ ಮೀಸೆ ಕೆಂಗಣ್ಣೂ ಪೆರ್ಬುಲಿ ಟಿಕ್ಕೆಯವೆಸೆಯೆ 
(ಭರಚ. ೨೨-೫೫); ಕೆದಜುದಲೆ ಕೆಮ್ಮಾಸೆ ಕೆಂಗಣ್ಣು (ಸಾಳ್ವಭಾ. 
೧೮-೧೭) ; ಮುರಿದ ಮೀಸೆಗಳ ಕೆಂಗಣ್ಮ್ನಿಗಳ (ಚೆಬಪು. ೭-೫). 

[ಕೆಂ + ಕಣ್‌] 

ಕೆಂಗಣಿಗಿಲು, ಕೆಂಗಣಿಗಿಲೆ, ಕೆಂಗಣಿಜಿಲು. (ನಾ). ಕೆಂಪುಬಣ್ಣದ 
ಕಣಿಗಿಲು: *ರಕ್ತಪ್ರಸವಃ --ಕೆಂಗೋರಟಿ, ಕೆಂಗಣಿಗಿಲು? 
(ಓಷಧಿ, ೧೩೫). ಕೆಂಗಣಿಗಿಲೆ : ಅಮಳ ಕಮಲವನ್ನು ಕೆಂಗಣಿಗಿಲೆಯ 
ಹೂಗಳೊಡನೆ ಬೆರಸಿ (ಬೆಟ್ಟಅ. ೧೩-೨೦). ಕೆಂಗಣಿಜಿಲು : “ವರ್ಷಾ 
ಭವಃ - ಕೆಂಗಣಿಜಿಲು? (ಓಷಧಿ. ೧೪೮). 

[ಕೆಂ + ಕಣಿಗಿಲು (ಆ ಕಣಗಿಲೆ,)] 

ಕೆಂಗಣಿಗಿಲೆ "ಕೆಂಗಣಿಗಿಲು' ನೋ. 

ಳೆಂಗಣಿಜಿಲು "ಕೆಂಗಣಿಗಿಲು' ನೋ. 

ಕೆಂಗಣ್ಣ (ನಾ). ೧. ಕೆಂಪಾದ ಕಣ್ಣುಳ್ಳವನು : ಬಲ್ಹಲೆಯಂ . 
ಬಟ್ಟದೊಡೆಯವನಂ ಕೆಂಗಣ್ಣಂ ನೇಲ್ದ ಕಿವಿಯಾತಂ (ಕಾವ್ಯಾವ. ೨೫೬). 
೨. ಕೆಂಪಾದ ಕಣ್ಣುಗಳುಳ್ಳ ಪಕ್ಷಿ; ಕೋಗಿಲೆ: “ಕೆಂಗೆಣ್ನಲರ್ವಕ್ಕಿ | 
ಪಿಕೆಂ” (ಕಶಸಾ. ೧೦-೨೫). ಕಾರಂಡಂ ಕೆಂಗಣ್ಣಂ ಭೇರುಂಡೆಂ ಫೊಜಸು 


ಕಾಗೆ (ಕಾವ್ಯಸಾ. ೧೦೪೦ ಶೂದ್ರಕ); ಮುಳಿದು ನೋಳ್ಬನಂತೆ ಕೆಂಗಣ್ಣು | 35 


ಜಲಗಾಜನಂತೆ ಮಾಂಗುಲಿ. . . ಪಕ್ಷಿ ಜಾತಿಗಳಿಂ (ಬಂಹರಿ. ೨-೩೮ ವ), 
[ಕೆಂಗಣ್‌ + -ಅ,] 
ಕೆಂಗಣ್ಣ ಪಕ್ಕಿ "ಕೆಂಗಣ್ವಕ್ಕಿ' ನೋ. 
ಕೆಂಗಣ್ಣಿವಕ್ಕಿ "ಕೆಂಗಣ್ವಕ್ಕಿ' ನೋ. | 
ಕೆಂಗಣ್ಣು "ಕೆಂಗಣ್‌' ನೋ. | 
ಕೆಂಗಣ್ಣಕ್ಕಿ, ಕೆಂಗಣ್ಣಪಕ್ಕಿ, ಕೆಂಗಣ್ಣವಕ್ಕಿ (ನಾ). ಕೆಂಪು ಕಣ್ಣಿನ 
ಪಕ್ಷಿ; ಕೋಗಿಲೆ: ಬನಂಗಳೊಳ್‌ ತಾಣಂದರಮಾಗಿರ್ಪ ಕೆಂಗಣ್ವಳ್ಳಿ 
(ಕಬ್ಬಿಕಾ. ೧೯೬); ಕೆಂಗಣ್ವಕ್ಕಿಯ ಸರಮೆಂಬ ಪೊಸಗಂಟಿಯನಲುಗಿಸೆ 
(ಜ ಯ ಕಾ. ೧-೫೦); ಓದುವ ಗಿಳಿ ನರ್ತಿಸುವ ನವಿಲಿರದುನ್ಮಾದಿಪ | 


ಕೆಂಗಣ್ವಕ್ಕಿ (ಕುರಾಸಾಂ. ೪-೪9); ಬಳಸಿ ಬಂದು ಬಗ್ಗಿಪ ಕೆಂಗಣ್ವಳ್ಳಿ ಗಳ್ಳೆ |45 


ಕಾಯ್ದಂತೆ ಕಡೆಗಣ್‌ ಕಡುಗೆಂಪುವಡೆಯೆ (ರಾಜಕೀ. ೭-೯೨ ವ). | 


೨೦೪೨ 


[ಆ ಸಂ. ಕಂಕೇಲ್ಲಿ] |10 


; ಕಿಸುಗಣ್ಣು; ರೇಗಿದ |15 


25 


30 


ಕೆಂಗಲೆ 


| ಕೆಂಗಣ್ಣಪಕ್ಕಿ : *ಕೆಂಗಣ್ಣಪಕ್ಕಿ ಕೋಗಿಲೆ? (ಕರ್ಣಾನಿ. ೨೪). 
| ಕೆಂಗಣ್ಣಿ ನಕ್ಕಿ : ಆಕೆಂಗಣ್ಣ. ವಕ್ಳಿ "ದೊಸೆ ಏಕಮಕ್ಕುಂ ” (ಕವಿಕಂ. ೬೬). 
[fons + ಪಕ್ಕಿ] 
ಕೆಂಗದಿರ್‌ (ನಾ). ಕೆಂಪುಬಣ್ಣದ ಕಿರಣ; ಕೆಂಗಿರಣ:. ಇನಮಂಡಲ 
ಸಮುದೆಯದಿಂದೆ ನಿಮಿರ್ವ ಕೆಂಗದಿರ್ಗಳಿಸಕಮಂ (ಕಾದಂಪೂ. ೫೯೫); 
ಕೆಂಗದಿರನುಗುಳ್ಳ ಕಣ್ಗಳೊಳಂ (ವರ್ಧಪು. ೧೦-೫ ವ); ಸಗಲ ಬಲ್ಲಹನ 
ಕೆಂಗದಿರ್ದೊಂಗಲಿನಿಸು ಪುಗಡೆ ಗಭೀರಮಾಗಿ ಕಳ್ತಲಿಸಿದ 
(ಪದ್ಮರಾ, ೮-೨೭); ಉದಯಿಸುವಿಂದುಮಂಡಲದಿಂ ಕೆದರ್ವ 
ಕೆಂಗದಿರ್ಗಳ್‌ ಒಪ್ಪಿದುವು (ಶ್ರೀಪಾಲ. ೬-೧೮). [ಕೆಂ * ಕದಿರ್‌,] 
ಕೆಂಗದಿರ (ನಾ). ಕೆಂಪು ಕಿರಣಗಳನ್ನುಳ್ಳ ಕೈವನು; ಸೂರ್ಯ: 
| «ಬಸಗದಿರನಿಸಿವಗೆಯ ಕೆಂಗದಿರ ಪೋಳ್ತು MRA . . ಎಂದು 
ಸಪ್ತಾಶ್ವಂಗೆ ನಾಮಮಕ್ಕ್ಳುಂ? (ಕಬ್ಬಿಕ್ಳೆ. ೪೪); “ರವಿ ಕೆಂಗದಿರಂ? 
(ಕರ್ಣಾನಿ. ೩೯) ; ಕೆಂಗದಿರನ ವರಕಿಸಲಯ ಸಂಗದಿನಾರಕ್ತ ಮಾದ 
ಕೆಂದಾವರೆಗಳ್‌ (ಸೂಕ್ತಿಸು. ೯-೪೩). [ಕೆಂಗದಿರ್‌ + -ಅ್ಯ) 
ಕೆಂಗದಿರ್ವಣಿ (ನಾ). ಕೆಂಪಾದ ಕಿರಣಗಳನ್ನು ಬೀರುವ ರತ್ನ; 
ಮಾಣಿಕ್ಯ : ಹರಿಯ ತಲೆಯನುಜ್‌ ಸೀಳ್ದು ಕೆಂಗದಿರ್ವಣಿಯನು 
ತಂದೆನ್ನ ಕರದೊಳಿಟ್ಟು (ಭಾವಚಿಂ. ೫-೧೪). [ಕೆಂಗದಿರ್‌ * ಮಣಿ] 
ಕೆಂಗಪ್ಪೆ (ನಾ). ಕೆಂಪುಬಣ್ಣದ ಕಪ್ಪೆ (?) : “ಮಹಾಮಂಡೂಕಃ -- 
ಕೆಂಗಪ್ಪೆ? (ಓಷಧಿ. ೧೨೨), *ರಾಜಮಂಡೂಕ 1--ಕೆಂಗಪ್ಪೆ? 
(ಓಷಧಿ. ೧೩೮). [ಕೆಂ + ಕಪ್ಪೆ] 
ಕೆಂಗಬ್ಬು (ನಾ). ಕೆಂಪು ಕಬ್ಬು: “ರಕ್ತ ಕ್ಷುಃ-ಇಕೆಂಗಬ್ಬು” 
(ಓಹಧಿ, ೧೩೪) ; ಲೋಹಿತೇಕ್ಷುಃ ಕೆಂಗಬ್ಬು? (ಓಸಧಿ. ೧೪೪). 
[ಕೆಂ * ಕಬ್ಬು (ಆ.ಕರ್ಷ)) 
ಕೆಂಗ್‌ (ನಾ). ಕೆಂಪಾದ ಕೈ: ಹೇಸಿರಲು ಈ ಜೀವ ಆಸಿ 
ಹುಟ್ಟಿಸುತ್ತಿತ್ತು ಮಾಸಿ ಮೇಲೆಳೆದ ಕಿರಿಬೆರಳು ಕೆಂಗಯ್ಯ ಬೀಸಿ ಕರೆದಾನ 
ನನಗಂತ (ಮೂರ್ತಿಕಾ. ೪೧-೧೧). [ಕೆಂ ಕಯ್ಕ್‌ (ಆ ಕೆಯ್ಮ್‌) 
ಕೆಂಗರುಳು (ನಾ). ಕೆಂಪಾದ ಕರುಳು: ಜೋಲುನ ಕೆಂಗರುಳುಗಳ 
ಕೊಳ್ಳಲಿ ಕಚ್ಚಿ ಕೀಳುತ ಸವಿಸವಿದೊಡನೆ . . . ಕೌಶಿಕ ಕುಲಜಾಲ 
ನೊಪ್ಪಿ ದುವು (ಕಂನವಿ. ೧೫-೬೯). [ಕೆಂ + ಕರುಳು (ಆ ಕರುಳ್‌)) 
ಸೆಂಗಲ್‌(ನಾ).ಕೆಂಪುಕಲ್ಲು; ಮಾಣಿಕ್ಯ: ಕಲ್ಲೊಳಿರ್ದೊಡೆ ಭೋಗಿಜನ 
ಭೋಗಯೋಗ್ಯನವಾವಲ್ಲೆಂಜು ಕನಕಾದ್ರಿಯನು ಒಲ್ಲದೆಳ್ತಂದವೆಂಬಂತೆಸೆ 
ದವು ಕೆಂಗಲ್ಲ ಪಸರದಜಕೊಳಗೆ (ಕುರಾಸಾಂ. ೩-೭೭). [ಕೆಂ + ಕಲ್ಯ್‌) 
ಕೆಂಗಲ್‌, ಕೆಂಗಲು (ನಾ). ಕೆಂಪಾಗಿರುವಿಕೆ; ಕೆಂಪುಬಣ್ಣ : 
* ಕೆಂಕಮೆಂದುಂ ಕೆಂಗಲ್ಲೆಂದುಂ, ಕಿಸುವೆಂದುಂ, ಕೆಸೆಂದುಂ -ಈ ೪ 
ಅರುಣವರ್ಣಂ ೨ (ಕಶಸಾ. ೧೧-೨೧೮). ಜೆಂಗಲು : “ಕೆಂಗಲು... 
ಕೆಂದಮೆನಲಾರುಣ್ಯಂ ೨ (ಕವಿಕಂ. ೧೦೩). [ಕೆಂ + -ಕಲ್‌,] 
ಕೆಂಗಲಿಸು (ಕ್ರಿ). ಕೆಂಪಾಗು; ಕೆಚ್ಚಗಾಗು: ಕಾರೊಡಲು 
ಮೇಗಡರ್ದ ಮೆಯ್ನುವಿರು ಕೆಂಗಲಿಪ ತೋರಗಣು (ಹಚಕಾ. ೫-೨); 
ಕಡುಗಾಯ್ದು ಕೆಂಗಲಿಸಿದ ಲೋಹದ ಬಟ್ಟಿ ನುಯ್ದು (ವರ್ಧಪು ೧೧-೩ ವ); 
ಕೆದಆದ ನಿಜಕಿದಲೆ ಕೆಂಗಲಿಸಲರ್ಗೆಣ್ಮು (ಉದ್ಭದೇ. ೪-೩೩) ; ಳೆಂಗಲಿಪ 
ಕಟಾಕ್ಷದಿಂದೆ (ಕಬಶಂ. ೪-೧೨). (ಕೆಂಗಲ್‌, * -ಇಸ್ಮು] 
ಇೆಂಗಲು "ಕೆಂಗಲ್‌? ನೋ. 
ಳೆಂಗಲೆ (ನಾ). ಕೆಂಪಾದ ಗುರುತು, ಕಲೆ: ಬೆರಲೊಳ್‌ ಬೀಣೆಯ 
ತಂತಿಗಳೊರಸಿದ ಕೆಂಗಲೆಗಳ್‌ (ಸಂಪಭಾ. ೬-೧೦); ಬರ್ದರ ಮೆಯ್ಮ 
ಪುಣ್ಣ ಕೆಂಗಲೆ (ಬಂಹರಿ. ೯-೫೪), ಮಸೆದುಗುರ್ವೊಯ್ಲ ಕೆಂಗಲೆ 
» ರಂಜಿಸಿದುವು (ಶ್ರೀಪಾಲ. ೯-೩೫). (ಕೆಂ + ಕಲೈ) 


ಕೆಂಗಲೆಗಟ್ಟು 


ಕೆಂಗಲೆಗಟ್ಟು (ಕ್ರಿ). ಕೆಂಪಾದ ಗುರುತುಂಟಾಗು, —ಕರೆಗಟ್ಟು ಕ 
ತೀವ್ರ ಕರಾಭಿಘಾತದಿಂದವನಿಯ ಬೆಂದ ಪುಣ್ಗಲೆಗಳೊಯ್ಯನೆ ಕೆಂಗಲೆ 
ಗಟ್ಟಿ ದಂದಮಂ [ಪಾಳಾಂ. ಕಂಗಲೆಕಟ್ಟತೆಂಬಿನಂ] (ಅನಂಪು. ೭-೬೦). 

[ಕೆಂಗಲೆ + ಕಟ್ಟು] 

ಕೆಂಗಲೆವಡೆ (ಕ್ರಿ). ಕೆಂಫುಗುರುತ ನ್ನು ಹೊಂದು; ಕೆಂಪು 
ಗುರುತಾಗು : ಅಸರೆಸ್ಥಾನದೊಳ್‌ 'ಕೆಂಗಲೆವಡೆದು ಭೋಗನಾಥನ 
ಪಿಂದುರುಳಲೊಡಂ ಕೆಂಗಲೆ ತಳ್ತ ಶಿಲಾರಮಣನ ಶೀರ್ಷದಂತೆಯುಂ 
(ವೃಷವಿ. ೨೬-೬೧ ವ). [ಕೆಂಗಲೆ + ಪಡೆ|] 

ಕೆಂಗಲ್ಲರು (ನಾ). ಕೆಂಪು ಕಲ್ಲಿನ ಮೂರ್ತಿ; ಮಾಣಿಕ್ಯದ ವಿಗ್ರಹ: 
ಮೆಜಕಿದಳ್ಳೆ ಂಕಂಬಡೆದೊಸೆದಾ ರತಿಯೆಜಕಿಯಂ ಪೂಜಿಪ ಕೆಂಗಲ್ಲರುವಿನ 
ತೆಜನೆನೆ ಯುವತಿ ಕಲಾವತಿ (ಜಯಕಾ. ೨-೪೮). [ಕೆಂಗಲ್‌ + ಕರ್ಕು) 

ಕೆಂಗಲ್ಮಸಗು (ಕ್ರಿ). ೧. (ಕಣ್ಣು) ಕೆಂಪೇರು. ೨. (ಆಲಂ) ರೇಗು; 
ಕ್ರೋಧಗೊಳ್ಳು : ಆ ಮದಕಳ ಕ್ರೂರ ಶೂರ ಸೌರಭೇಯಂಗಳೊಂದು 
ದಿವಸಮೊಂದೊಂದಣ ಕೆಲಪಂ ಕೇಳ್ದು ಕೆಳರ್ದು ಕೆಂಗಲ್ಮಸಗಿ 
(ಅರ್ಧನೇ. ೪-೧೨೬ ವ) ; ದಾಡೆಯ ಕೊನೆಯಿಂದಂಕುರಿಸೆ ಮಿಂಡು ಪೆಣ 
ನುರಿಯಿಂ ಕೆಂಗಲ್ಮಸಗೆ ಕಾದಿದರ್‌ ಭೇತಾಳರ್‌ (ಮಹಾನೇ. ೪-೩೦); 
ಅದಂ ಕೇಳಿ ಕೆಂಗಲ್ಮಸಗಿ ಭೂಪಾಲನು (ಸಮ್ಯಕ್‌. ೪-೪೯). 

[ಕೆಂಗಲ್‌ * ಮಸಗು,] 

ಕೆಂಗವಸಣಿ (ನಾ). ಕೆಂಪುಬಣ್ಣದ ಹೊದಿಕೆ: ಆ ವೇದಿಕೆಯ ಮೇಗಣ 

ಕೆಂಗವಸಣಿಯ ಕೀಳ್ಮೂಲೆಯನ್ನು ಹಿಡಿದೆತ್ತಿ (ಬೆಟ್ಟಅ. ೧೦೭-೨೩). 
[ಕೆಂ ಗವಸಣಿ] 

ಕೆಂಗವಸಣಿಗೆ (ನಾ). -ಕೆಂಗವಸಣಿ: ಘಸೃಣರಸದಿಂದಮೆಸೆದಳ್‌ 
* * ೬ ಕೆಂಗವಸಣಿಗೆಯಿನಸಮಾಯುಧ ಚಾಪಲೇಖಿಯೆಸೆವಂತೆ 
(ಜಗವಿ. ೧೦-೧೦೫) ; ಸೊಗಯಿಸಿದುದು ಶಶಿ ಮಂಡಲ ಸಂಜೆಗೆಂಪಗಲೆ 
ಕೆಂಗನಸಣಿಗೆಯನು ಉಗಿದಂಗಜನ ಚಕ್ರರತ್ನದ ಚೆಲ್ವಿನೊಗುಮಿಗೆಯಂತೆ 
(ಕುರಾಸಾಂ. ೨೭-೧೨೩) ; ನಳಿನಬಾಣಕೆ ರತಿ ಕೆಂಗವಸಣಿಗೆಯ ಕಳೆದಿತ್ತ 
ವಜ್ರಖೇಟಕನ (ಚಂಪ್ರಸಾಂ. ೧೮-೫೦); ವೇದಿಕೆಯ ಮೇಲೆ ಕೆಂಗವಸಣಿಗೆ 
ಯೊಳಗಣದನ್ನು ಕಂಡು (ಬಿಟ್ಟಅ. ೧೦೭-೧೯). [ಕೆಂ4 ಗವಸಣಿಗೆ] 

ಕೆಂಗಳನೆ "ಕೆಂಗಟವೆ? ನೋ. 

ಕೆಂಗಣರಿ, (ನಾ). ಕೆಂಪುಬಣ್ಣದ ಗರಿ: ಕೆಂಗಚಿಯ ಮೊನೆಯಂಬು 
ಗಳ್‌ ಕಣ್ಮೆಆಕೆಯಿಸಿದುವು (ಪಂಪಭಾ. ೧೦-೭೩) ; ಕೆಂಗಜಕಿಮೂಡಿದ 
ಭೃಂಗಮಾಲೆ ನೀಳ್ದತ್ತೆನೆ ನೊ ಡಿದ೦ಂ (ಪಂರಾಮಾ. ೧೪-೧೦೬) ; 
ಕೆಂಗಜಕಿಯ ಮಜದುಂಬಿ ತಾವರೆಗಂಗವಿಸುವವೊಲು (ಕು ವ್ಯಾಭಿೀ. 
೬-೨೫,: ಫುಲ್ಲಶರನ ಪಲ್ಲನಶರಕ್ಕೆ ಕೆಂಗಜಿಗಟ್ಟ ದಂತೆ ಕೆಂಬೆಳಗಂ ಕಜಕಿವ 
(ರಾಜಶೇ. ೧೩-೫೯ ವ). [ಕೆಂ* ಗಜ] 

ಕೆಂಗಆಿಕ್ಕಿ (ನಾ). ಒಂದು ಜಾತಿಯ ಮಾನು: ಗಜ ಮೆಜಕಿವ 
ಕಾಗೆಂಡೆಯಯ್ಯರೆಗ ದೊಂಡಿ ಕೆಂಗಜ ಹರಳು ಹಾರುವಂ... 
ಸರಿಪರಿಯ ಮೀನ್ಗಳಂ ಗುದಿಗೆಯ್ದರು (ಹಚಕಾ, ೫-೪೫). 

[4 ತಮಿ. ಚೆಬ್ನರಾ, ಚೆಬ್ಗಾಕೈ] 

ಕೆಂಗಲಿಗಣ್‌ (ನಾ). ಕೆಂಪಾದ ಎವೆಗೂದಲುಳ್ಳ ಕಣ್ಣು : ಕುರುಳು 
ಜುಂಜುಲುತಲೆಯ ತಗ್ಗಿನ ಕೊರಳ ಕೆಂಗಜಕಿಗಣ್ಣ ಮೋಣಕಿಯ ಹರಕು 
ಗಡ್ಡದ ಕರಿಯೊಡಲ ಕಲಿಮಲಿನ ವಸನದಲಿ (ನಳಡ. ೪-೪). 

[ಕೆಂಗಜಕ್ಕಿ * ಕಣ್‌] 

ಕೆಂಗಂಿಕಗೋಲ್‌, ಕೆಂಗಲಾಗೋಲು (ನಾ). ಕೆಂಪುಗರಿಯುಳ್ಳ 
ಬಾಣ : ನೆಲನ ಮುಟ್ಟದ ಜಾಳಿಗೆಯ ಹೊಗರೊಗುವ ಕೆಂಗಆಗೋಲ 
ನುಂಡದ ಮೇಲೆ ರಣದಲಿ ಭೀಷ್ಮ ಪವಡಿಸಿದ (ಕುವ್ಯಾಭೀ. ೧೦-೧೧) ; 


೨೦೪೩ 


ಶೆಂಗಿ 


ಮಿಕ್ಕ ಕೆಂಗಅಿಗೋಲ್ಗಳೊಡಲ ಹೊಕ್ಕ ಮಾತ್ರದಿ ಹೆೊಜಟಿದೆಯಲ್ಲಿ 
ರೆಕುತವ ಮುಕ್ಕುಳಿಸಿತು (ಮೋಹತ. ೩೫-೩೭) ; ಹಿಡಿದಶೋಕೆ ಖು ಬಿಲ್ಲು 
ಬೆಂದಳಿಉಡಿಗೆ ಕೆಂಗಅಿ ಗೋಲ ಹೊದೆ (ಸಾಳ್ವಳಾ. ೫-೯), 
ಕೆಂಗಲಿಗೋಲು : ಕೆಜಿಯ ತಡಿಯಲೊಂದು ಹುಲ್ಲೆ ಅದ ಕೆಂಗಂತಿ 
ಗೋಲಿನಲೆಚ್ಚವ ಜಾಣ (ಅವಚಂ. ೨೯೮-೧೩೧೩) ; ಹೊಳೆವ ಕೆಂಗಸ 
ಗೋಲು ಪುಸ್ಪರತ್ನಗಳು ಚೆಂದಳಿರ್ಗಂಧ ನಿಬಿಲಾಂತರದೆ ಬಲರಾಮವನಿಂದೆ 
ಪೂಜೆಯಕೊಂಡು ಸಮರಸ್ಥಳದೆ ವಿ ಫ್ಲೇೇಶನಾಡಿದನು (ಮೋಹತ. 
೩೮-೫೭) ; ನರನೆಚ್ಚ ಕೆಂಗಜಸಗೋಲ ಬಚ್ಚಳೆಯ ಪೊಸಮಸೆಯ . , . 
ನಿಡುಸರಳ್‌ ಹೆಚ್ಚಿದವು (ಜೈ ಮಿಭಾ. ೧೩-೧೮). [ಕೆಂಗಜ್ಕ 4 ಕೋಲ್‌] 


10| ಕೆಂಗಆಕ ಗೋಲು "ಕೆಂಗಳುಗೋಲ್‌? ನೋ. 


15 


ಕೆಂಗಆಕಿ (ನಾ). ಕೆಂಪು ಗುರುತು, ಕಲೆ: ಕೆಂಗಾಜಕಿ, ಕೆಂಗಜ, 
ಕೆಂಜೆಡೆ, ಕೆಂಗೊಡೆ, ಕೆಂದಳಿರ್‌, ಕೆಂಬಿಸಿಲ್‌ (ಶಮದ. ೧೮೨ ಪ್ರಯೋ). 
[ಕೆಂ + ಕಲ್ಯ) 
ಕೆಂಗಲವೆ, ಕೆಂಗಳವೆ (ನಾ). ಕೆಂಪು ಅಕ್ಕಿ; ಒಂದು ಬಗೆಯ ನೆಲ್ಲು: 
ತುಜಗಕ್ಕೆ ಕಲಟಕ್ತಿಯಂ ಲೋಕದ ನೆಲ್ಲೆ ಕೆಂಗಟನೆಯಂ , . . ಪ್ರತಿ 
ಮಾಡಿದನೋರ್ವ ಜೀಯನೆಂದೇಕೆಯೊ ಮೂಢರೂಳ್ವರ್‌ (ಸಮಪ. 
೧೦-೧೧೭). ಕೆಂಗಳೆವೆ : *ಸಿತ ಶಾಲಿ ಕೆಂಗಳವೆ ಕೆಂಬತ್ತಿ ರಾಜಾನ್ನಮವು 
ಬೈಲಮೆಂದಿವು ನೆಲ್ಲಭೇದಂಗಳಕ್ಕು? (ಮಂಗರಾ. ೧೧೦-೪). 
(ಕೆಂ + ಕಟವೆ] 


20| ಕೆಂಗಾಂಚಾಳೆ (ನಾ). ಕೆಂಪು ಕಾಂಚಿವಾಳ ; ಕೋವಿದಾರ ವೃಕ್ಷ: 


25 


*ಕೋವಿದಾರ, ಚಮರಿಕಂ, ಕುದ್ದಾಲಃ, ಯುಗಪತ್ರ -೪ ಕೆಂಪು ಕಾಂಚಿ 
ವಾಳದ ಗಿಡ, ಕೆಂಗಾಂಚಾಳ ಹುವ್ಹಿನ ಗಿಡ? (ಸಿದ್ಧಾಂತಿ. ೧೦೨). 
(ಕೆಂ + ಕಾಂಚಾಳ) 

ಕೆಂಗಾಗೆ (ನಾ). ಕೆಂಪುಕಾಗೆ: ಕರಿಕಾಗೆ ಕಾವ್‌ಗುಡಲು ಕೆಂಗಾಗೆ 
- ಗೂಗಿಡುವ ನೋಟ (ಸಖೀಗೀ. ೫೮-೧). [ಕೆಂ + ಕಾಗೆ] 

ಕೆಂಗಾಡು (ನಾ). ೧. ಕೆಂಪಾದ ಅರಣ್ಯಭೂಮಿ ; ಕೆಂಪು ಕಾಡು 
ಭೂಮಿ: ಕರಿಯ ಕುದುರೆನೇರಿ ಕರಿಯವ್‌ ಸವಾರಿ ಹೊರಟೊ . , , 
ಅಂತರಗಟ್ಟಿ ಕೆಂಗಾಡಾಗಿಳಿದೊ ಕುದುರೆಯ (ನಾಪದ. ೨೧). ೨. ನೆಂಪು 
ನೆಲ, ಭೂಮಿ : ಯೆಕೆಯ ಮತ್ತರು ೪ ಹೊಂಗೆ ೪ ಕೆಂಗಾಡು ೪ 
ಅನ್ನು ಮತ್ತರು ೧೨ (ಸೌಇಇ. 1-1, ೧೫೧-೪; 1082); ಚಿಕ್ಕ ಸಾವಿ 
ಯಣ್ಣಂ ಕೆಂಗಾಡು ಗುಣಿಗನ ಮತ್ತರ್‌ ೫ (ಸೌ ಇಇ. -, 
೧೬೫-೫೨; 1099); ಶ್ರೀ ಕಲಿದೇವಸ್ವಾಮಿಗೆ ಧಾರಾಪೂರ್ವಕಂ ಮಾಡಿಬಿಟ್ಟ 
ಎ[ರೆ]ಭೂಮಿ ಕೆಂಗಾಡು ಮತ್ತರು (ಸೌಇಇ. 21-11, ೧೭೮-೫೪; 1127) ; 
ಊರಿಂತೆಂಕ ಕರಗೆಯ ದಾರಿಯಿಂ ಬಡಗಳೆಂಗಾಡು ಕಂಬ ೭೦ 
(ಎಇ. XIX, ೧೯೬-೩೬ ; 1210). "ಕಿಸುಕಾಡು' ಪರಾ. 

ಸ [ಕೆಂ ಕಾಡ್ಕು] 

ಕೆಂಗಾವಿ (ನಾ). ಕೆಂಪುಬಣ್ಣದ ಮಣ್ಣು : ಕತ್ತೆ ಕೆಂಗಾವಿಯಲಿ 
ಎಸ್ಟು ಹೊತ್ತುರುಳಿದರೆ ಉತ್ತಮೋತ್ತಮ ಅಶ್ವವಾಗುವುದು ಹೇಳಯ್ಯ 
(ಕೋಗಿಲೆ. ೬೭-೫). [ಕೆಂ + ಕಾವಿ] 


4| ಕೆಂಗಾಅಕ (ನಾ). ಕೆಂಪಿನ ಆಭರಣ (7): ಕೆಂಗಾಜಕೆ, ಕೆಂಗಣಕಿ, 


45 


ಕೆಂಜೆಡೆ, ಕೆಂಗೊಡೆ, ಕೆಂದಳಿರ್‌' (ಶಮದ. ೧೮೨ ಪ್ರಯೋ). 
[ಕೆಂ 4 ಕಾಜಿ?) 
ಸೆಂಗಿ (ನಾ). (ಪಗಡೆಯ) ಕೆಂಪುಕಾಯಿ (?) : ದುಗವನೆಸೆ ಭಾರೆಗಳ 
ನಿಡುಯಿಡು ನೆಗೆದು ಹೊಯ್ಬಾಣ ೦ತಿ ಕಾಯ್ಗಳ ಚಿಗುಟ ಬಿಡು 
ಹಸುರೇರಿತದರೆಸು ಕೊಲೆಗೆ ಕೆಂಗಿಗಳ ವಿಗಡದ ರುತುಪರ್ನಕನ ಬೋಸಟಿ 
ನಗೆಗೆ ಕುಂದದಿರು (ಅಂಬಿಕಾ. ೪೮-೭೧). [?) 
129 


ಕೆಂಗಿಡಿ 


ಕೆಂಗಿಡಿ (ನಾ). ಕೆಂಪುಕಿಡಿ: ರೌದ್ರಮಪ್ಪ ಕೆಯ್ಮುಗಳಿನಗುರ್ನಿನದ್ಳುತ 
ದಿನುರ್ವಿದ ಕೆಂಗಿಡಿಗಳ್‌ ಪಳಂಚಿ (ಪಂಸಭಾ. ೧೦-೩೫) ; ಕಂಗಳಲಿ 
ಕೆಂಗಿಡಿ ಸುರಿಯೆ ವೀರಾನೇತದಲಿ ಮಸಗಿದನು ಕಲಿಭೀಮ (ಕುವ್ಯಾಕ. 
೧೨-೧೦); ಕಡಿದಾಡುವ ಖಡ್ಗಧಾರಕೆಯಿಂದುದಿರ್ವ ಕೆಂಗಿಡಿಗಳ 
ನೋಡುತ (ಮೋಹತ. ೨೯-೧೩); ಮೂಡಿದವು ಕೆಂಗಿಡಿಯ ಕಾರ್ಬೊಗೆ 
ಗೂಡಿ ಹೊಳೆವಾ ಖಡ್ಗಘಾತದಿ (ಅಂಬಿಕಾ. ೯-೩೧). [ಕೆಂ+ ಕಿಡಿ] 

ಕೆಂಗಿಡಿಗಣ್‌ (ನಾ). ಕೆಂಪಾದ ಕಿಡಿಕಾರುವ ಕಣ್ಣು ; ಕೆಂಗಣ್ಣು ; 
ಉರಿಗಣ್ಣು : ಭೋಗಿಭೂಷಣ ಕೋಪವ ತಾಳಿ ಕಿಡಿಕಿಡಿಯೋಗಿ 


ಕೆಂಗಿಡಿಗಣ್ಣ ತೆಜೀದ (ನೋಹತ, ೭-೩೮) ; ಕೆಂಗಿಡಿಗಣ್ಣ ಕೇಸರಿಯ: 
ಮಸ್ತಕವ ಬಾಣಂಗಳಿಂದಿಳುಹಿ ತಾಳ್ವವರು ಕಂಗೊಳಿಸಿದರು ಕಾಂತಾರದೆ | 10 


(ಮೋಹತ, ೧೯-೩೦). (ಕೆಂಗಿಡಿ + ಕಣ) 
ಕೆಂಗಿಡಿಗಣಕೆ (ಕ್ರಿ). ಕೆಂಗಿಡಿಗಳನ್ನು' ಸುರಿಸು; ಕೆಂಡವನ್ನು ಕಾರು: 


ಕೆ:ಗಿಡಿಗೆಜಯುತ್ತೆ ಪರಿತಂದು ಮದನನ ನುಂಗಿ ನೀರ್ಗುಡಿದುದೆಂದೆನಲು | 


ಇಂಗಿತವಜಕಿದು ಶ್ರೀಕೃಷ್ಣಚಕ್ರದೊಳಿಟ್ಟು ಭಂಗಿಸಿದನು ಮುಹಾಯುಧವ 
(ಮೋಹತ. ೩೮-೨೦). [ಕೆಂಗಿಡಿ, + ಕಟ್‌|] 

ಕೆಂಗಿಡಿಗೋಲ್‌ (ನಾ). ಕೆಂಗಿಡಿಗಳನ್ನು ಕಾರುವ ಬಾಣ: ಹಿಡಿಯೆನ್ನ 
ವರ ವ್ಯರ್ಥವಾಗಡೆಂದೆನುತೆ ಕೆಂಗಿಡಿಗೋಲ್ಲಳಿಂದೆ ಹೇಆಂದನು 
(ನೋಹತೆ. ೩೮-೪೬). [ಕೆಂಗಿಡಿ * ಕೋಲ್‌] 

ಕೆಂಗಿಡಿಯ (ನಾ). ಕೆಂಗಿಡಿಗಳನ್ನುಳ್ಳವನು; ಅಗ್ನಿ: “ಕೆಂಗಿಡಿಯನ 


ಮರ್ದ ಮರಗೂಳ ಕಾರ್ಬಟ್ಟಿಯವನಂಗವಿಸಲಗಿನೆನೆಕಿಚ್ಚು?|20 


(ಕಬ್ಬಿ ಕೈ. ೨೦); *ಕೆಂಗಿಡಿಯನೆಲರ್ಗೆಳೆಯ ಕಗರ್ಡೇರ ಪೊಗೆವಳ 
ಯಿಗೆಯನು ಕಾರ್ವಟ್ಟಿ ಗನಿವೈದೆಯನಲನ ನಾಮವು” (ಶಬ್ದಮಂ. ೧೨). 
(ಕೆಂಗಿಡಿ + -೮,] 


ಕೆಂಗು (ಕ್ರಿ). (?): ತೆಂಗು ಕೊಂಗು ಕಾದಲರಲರಂಚೆಗಳ್‌ ಕೆಂಗುವ 
ಕೊಂಚಿಬೆಂಚಿಗಳಿಂ ಭೃಂಗ ಕುರಂಗ ಫುರುಳಿಗಿಳಿನಳಿನಮುನಂಗೊಳ 
ಲೊಪ್ಪಿಹನಲ್ಲಿ (ಅನಂಡ. ೧-೧೦೯). [?] 

ಕೆಂಗುಡಿ (ನಾ). ೧. ಕೆಂಪಾದ ಕುಡಿ, - ಚಿಗುರು : ಸುಕವಿಜನಮನಃ 
ಪದ್ಮಿನೀ ರಾಜಹಂಸನ ಕೀರ್ತಿಲತೆಯ ಕೆಂಗುಡಿಯೆಂಬಂತಾನುಂ 
(ಧರ್ಮಾಮೃ. ೮-೨೦೬ ಅಡಿಟ). ೨. ಕೆಂಪು ಧ್ವಜ: ನರಸಿಂಗಂ 
ತಳ್ತಿಜಿಯೆ ನೆಗಟ್ಟ ನೆತ್ತರ್‌ ನಭದೊಳ್‌ ಕೆಂಗುಡಿ ಕವಿದಂತಾದುದು 


(ಪಂಪಭಾ. ೧-೩೪) ; ಮನ್ಮಥನ ಬೀಡಿನ ಕೆಂಗುಡಿಯೆಂಬ ಚೆಲ್ವಿನಿಂ 


ಸೊಗಯಿಪ ಪಲ್ಲವ ಪ್ರಕರದಿಂ (ಧರ್ಮಾಮೃ. ೨-೧೪೩) ; ತೊನೆಯುತ್ತ | 
ಮೊಪ್ಪು[ಗುಮೆ] ಕೆಂಗುಡಿಗಳಿ: ಮಣಿಹರ್ಮ್ಮದೊಳ್‌ (ಶಾಂತಿಶ್ವ.] 


೧೩-೧೫೫) ; ಪಂದಳಿರ ತೋರಣಂ ತಳ್ಳೊಂದಿದ ಕೆಂಗುಡಿಯ 


ಪು(ಪಾಠಾಂ. ಮಡಿಯ ಮುತ್ತಿ ನಕೊಡೆ (ಶಮದ. ೧೮೨ ಪ್ರಯೋ). | 55 


೨. ಹವಳ ; (ಕಿ). 
ಕೆಂಗುರಿ "ಕೆಂಗುಆಅ' ನೋ. 
ಕೆಂಗುರುಳಿ್‌, ಕೆಂಗುರುಳು (ನಾ). ಕೆಂಪುಕೂದಲು ; ಕೆಂಗೂದಲು: 

ಕೆ:ಗುರುಳ್ಳಳೊಲೆವ ಮುಂದಲೆಯ ಕಂಪನಾಫ್ರಾಣಿಸಿ (ಜೈಮಿಭಾ. 
ಜೆಂಗುರುಳು: 

(ವೆಂಕಾರಾ. ೫-೩-೫). 
ಳೆಂಗುರುಳು "ಕೆಂಗುರುಳ್‌? ನೋ. 
ಕೆಂಗುಲಅಂ, ಕೆಂಗುರಿ (ನಾ). ಕುರಿಗಳಲ್ಲಿ ಒಂದು ಜಾತಿ; ಕೆಂಪುಕುರಿ: 

“ ಅವಿಕಂ ಕೆಂಗುಣಜಕಿ (ಓಷಧಿ. ೧೧). ಶೆಂಗುರಿ: ಕುರಿಗಳಲ್ಲಿ ಕೆ: ಗುರಿ, 

ಜನಾರಿ, ಯೆಳಗ ಎಂಬ ಮೂರುಜಾತಿಗಳಿವೆ (ಕಭಾಗೆ. ೫೯). 

[ಕೆಂ + ಕುಜಕ್ಕಿ] 


[ಕೆಂ + ಕುಡ್ಮಿ] 


೧೮-೨೦). 


[ಕೆಂ + ಕುರುಳ್‌] 


೨೦೪೪ 


25| (ಅನಂಘ. ೬-೭೨). 


ಕೆದೆರ್ದ ಕೆಂಗುರುಳುಗಳ(4 


ಕೆಂಗೋಲ್ಲೊಳ್‌ 


ಕೆಂಗೊದಲ್‌ (ನಾ).-ಕೆಂಗುರುಳ್‌: ಕೆಕ್ಕಳಗಣ್‌ ಕೆದಕಿದ 
ಕೆಂಗೂದಲ್‌ ಮೊಕ್ಕನೊಸಲ್‌ ನಿಡುಕುಂಗೋಣ್‌ (ಜಯಕಾ. ೭-೨೭) ; 
ಕೊರ್ಬಿದ ಶರೀರೆ ಸೂಕ್ಸ್ಟಾಪಾಂಗೆ ಕೆಂಗೂದಲುರ್ಬುಜವ್ವನೆ ಕಂಪನಸ್ತನೆ 
(ಚೆಬಪು, ೧೦-೨೫). (ಕೆಂ + ಕೂದಲ್‌ (೮ ಕೂಂದಲ್‌)] 

5 | ಕೆಂಗೂಳು (ನಾ). ಕೆಂಪು ಅನ್ನ; ಬಲಿಕೊಡುವುದಕ್ಕಾಗಿ ಕೆಂಬಣ್ಣ 
ಬೆರಸಿದ ಅನ್ನೆ: ಸೂಸಲುಂಡಲಿಗೆ ಪಾಲೌಗು ಪಾಯಸ ಜೆಣ್ಣೆಗಾಸಿದ 
ತುಪ್ಪ ಕೆಂಗೂಳರಾಸಿ ರಂಜಿಸಲು (ಕುರಾಸಾಂ. ೨೬-೨); ಚಿಗುರೆಲೆ 
ಕೆಂಗೂಳು ಪಣ್ಯಾಯ ಮೆದೆಯಿಂದ ದಿಗುಬಲಿಗೊಟ್ಟರ್ದುದಲ್ಲಿ 
(ಭರಚ. ೨೦-೧೩೦) ; ಮರಣವಡೆದರಿಗೆ ಬಲಿಗೊಟ್ಟಿ ಕೆಂಗೂಳು ಹರಹಿರೆ 
ಕೆಂಪಿನ ಹೂವು (ಜೀವಂಸಾಂ. ೬-೬). [ಕೆಂ ೬ ಕೂಳ್ಳು (ಆ ಕೂಟ್‌)] 

ಕೆಂಗೆಂಡ (ನಾ). ಕೆಂಪುಕೆಂಡ ; ನಿಗಿನಿಗಿ ಕೆಂಡ: ಉರಿವ ವೆಂಕೆಯ 
ಕಡೆಯೊಳುಳಿದ ಕೆಂಗೆಂಡಮೆನೆ ತರಣಿಮಂಡಲಮೆಸೆದುದು (ಜೈಮಿಭಾ. 
೧೭-೨೦) ; ಕೋಪದಿಂದ ಕಣ್ಣುಗಳಲ್ಲಿ ಕೆಂಗೆಂಡ ಕಿಡಿಗಳು ಕಾರುತ್ತಿರಲು 
(ನನ್ನೂರು. ೩೧೦), [ಕೆಂ 4+ ಕೆಂಡ] 


15| ಜೆಂಗೆಂಪು (ನಾ). ಅತಿಶಯವಾದ ಕೆಂಪು: ಹೊಳೆವ ಕೆಂಗೆಂಪುಗಳ 


`ಮೌಳಿಯ ಲಲಿತ ರತ್ನದ ರೋಚಿಗಳ ಗಜಗಲಿಸುವಂಬಿನ ವಾಯಿಧಾರೆಯ 
ಕಿಡಿಯ ಕಾಂತಿಗಳ (ಕುವ್ಯಾದ್ರೋ. ಓರಿಇ. ಪರಿ. ೨೯೪). [ಕೆಂ + ಕೆಂಪು,] 
ಕೆಂಗೊಡಲಿ (ನಾ). (ರಕ್ಕದಿಂದ) ಕೆಂಪಾದ ಕೊಡಲಿ: ಭೀಸ್ಮತೆವೆತ್ತು 
ರಂಜಿಸಿತು ಹೆಗಲಿನೊಳು ಕೆಂಗೊಡಲಿ (ಶ್ರೀರಾಮಾ. ೫೨-೬೬೫). 
[ಕೆಂ + ಕೊಡಲಿ] 
ಕೆಂಗೊಡೆ (ನಾ). ಕೆಂಬಣ್ಣದ ಕೊಡೆ: ಕೆಂದಾವರೆಗಳ್‌ ಕೆಂಗೊಡೆ 
ಗಳಂದಮಂ ಪಡೆವಿನಂ (ಕಬ್ಬಿ ಕಾ. ೨೧೦). (ಕೆಂ + ಕೊಡೆ) 
ಕೆಂಗೊನರ್‌ (ನಾ). ಕೆಂಪು ಚಿಗುರು: ನನೆಯೋಜರಿತ್ತದಿರ್ಗಂತಿ ಮುಂತೆ 
ಪನೆಗಳ್‌ ತೋರ್ಪಂತೆ ತೆಂಗಾಳಿ ಕೆಂಗೊನರೊಳ್‌ ದಟ್ಟಡಿಯಿಟ್ಟುದು 
[ಕೆಂ 4 ಕೊನ] 
ಕೆಂಗೊಲೆ (ನಾ). ಕೆಂಪಾದ ಗೊನೆ: ಪೊದಲ್ಲ ಪೊಸನೆಯ್ದಿಲ ಕಂಸನೆ 
ಬೀಜಕಿ ಕಾಯ್ತ ಕೆಂಗೊಲೆಯೊಳೆ ಜೋಲ್ವ ಶಾಳಿ (ಪಂಪಭಾ. ೧-೫೨ . 
[ಕೆಂ + ಗೊರೆ] 
ಕೆಂಗೋಡಗ (ನಾ). ಕೆಂಪುಕೋತಿ: ಕೆಂಗೋಡಗೆದ ತೆರದಿ ಕೆದರಿ 


30 ಮುಖದೇಶದೊಳಗಿಂಗಳಗಳಂತೆಸೆವ ನೇತ್ರದಿಂ (ವೆಂಕಾರಾ. ೫-೧೦-೬). 


(ಕೆಂ 4+ ಕೋಡಗ] 
ಕೆಂಗೋರಬೆ (ನಾ). ಕೆಂಪು ಗೋರಂಟಿ: “ಕುರವಕಃ - ಕೆಂಗೋರಟಿ* 
(ಓಷಧಿ. ೩೬). [ಕೆಂ + ಗೋರಟಿ (೮ ಗೋರಂಟಿ)] 
ಕೆಂಗೋಲ್‌,, ಕೆಂಗೋಲು (ನಾ). ಕೆಂಪುಗರಿಯನ್ನುಳ್ಳ ಬಾಣ(?). 
ಕೆಂಗೋಲು: ತುಳುಕಿದನು ಕೆಂಗೋಲನಿನಮಂಡೇಕೆ (ಕುವ್ಯಾಅ. 
೨೧-೨೯); ಷಡುರಥರು ತನತನಗೆ ಕೆಂಗೋಲಿನಲೆ ಮುಮ್ಮೊನೆಯ 
ಬೋಳೆಯ ಸರಳಿನಲಿ ಸಾಧನಸಮಗ್ರರು ಶಿಶುವನೆಚ್ಚರು 
|. (ಕುವ್ಯಾದ್ರೋ. ೬-೧೧). [ಕೆಂ +೬ ಕೋಲ್‌] 
'ಕೆಂಗೋಲ್ಡ್‌ (ನಾ). ಕೆರಳುವಿಕೆ; ಉದ್ರೇಕ. "ಕೆಂಗೋಲ್ಲೊಳ್‌ ', 
"ಕೆಂಗೋಲ್ಮಸಗು? ಪರಾ. [?) 
ಕೆಂಗೋಲು "ಕೆಂಗೋಲ್‌,' ನೋ. 
ಕೆಂಗೋಲ್ಲೊಳ್‌ (ಕ್ರಿ). ಕೆರಳು; ಉಥ್ರೇಕಗೊಳ್ಳು : ಪೊಂಗುವುದು 
ಗಡತಿಕೋಪದೆ ಕೆಂಗೋಲ್ಕೊಳ್ಳುದು ಗಡಿಂದ್ರಜಾಲದ ಸಿಂಗಂ ತಾಂ 
ಗಡ ಪರಿಗುಂ ಗಡ (ಪಂಚತಂ. ೨೫೨-೨೨) , ಕವಿತರ್ಪ ನೆರವಿಯಂ 


45 ಕನಲವೋರಿಗ ಳ್ಳ ಎಂಡು ಬೆರ್ಚಿ ಕೆಂಗೋಲ್ಕೊಂಡೋಡುವುದುಂ 


(ಸುಕುಮಾ. ೭-೨). (ಕೆ.ಗೋಲ್ಡ್‌ + ಕೊಳ್‌] 


ಕೆಂಗೋಲ್ಮಸಗಿಸು 


ಕೆಂಗೋಲ್ಕಸೆಗಿಸು (ಕ್ರಿ). ಕೆರಳಿಸು; ಉದ್ರೀಕಗೊಳಿಸು (0): 
ಕೆಲಬರ್‌ ಮಾರ್ತಳಂಬೊಯ್ದ್ಹಾರುತ್ತುಂ ವೈಸಷಭಂಗಳಂ 
ಕೆಂಗೋಲ್ಮಸಗಿಸುತ್ತುಂ ಬರೆ (ಜಗವಿ. ೪-೮೦ವ). 

[ಕೆಂಗೋಲ್ಮಸಗು + - ಇಸ್ಕು]) 

ಸೆಂಗೋಲ್ಮಸಗು (ಕ್ರಿ). ಕೆರಳು; ಕೋಪಗೊಳ್ಳು ; ಉದ್ರಿಕ್ತವಾಗು : | 3 
ವಿರಳಮಾದ ರೂಪಮಂ ಕಂಡು ಕೆಂಗೋಲ್ಕಸಗಿದ ಪಯನಾವು ಪರಿದಿಟಃ 
ವುದುಮಲ್ಲಿನೊಂದು ಬಿದ್ದಿರ್ದ ಮುನಿಯಂ ಕಂಡು (ಚಾವುಂಘು. ೨೭-೧೨); 
ಪಲವು ದಿವಸಮಾಹಾರಂಬಡೆಯದೆ ಕೆಂಗೋಲ್ಕಸಗಿದ ಸಿಂಹಕ್ಕೆ ಪೂಣಿಗ | 
ತನದಿಂದೇನಾನುಮೊಂದಂ ನುಡಿದೆನಪ್ಪೊಡೆ (ಸಂಚತಂ. ೧೬೫-೨೧) ; 
ಸಿಂಹನಂತೆ ಕಂಗನೆ ಕನಲ್ಲು ಕೆಂಗೋಲ್ಮಸಗಿ ಮೇಲೆತ್ತಿ ನೂಂಕಲನು |10 
ಗೆಯ್ದು ಬರಲ್‌ (ಶಾಂತೀಶ್ವ. ಅ-೯೨ನ). "ಕೆಂಗಲ್ಮಸಗು' ಪರಾ. 

[ಕೆಂಗೋಲ್ಡ್‌ + ಮಸಗು] 

ಕೆಂಚ, ಕೆಂಜ (ನಾ). ೧. ಕೆಂಪಾದುದು ; ಕೆಂಪುಬಣ್ಣವುಳ್ಳದು. 
"ಕೆಂಚದಲೆಯ' ಪರಾ. ೨. ಕೆಂಪು ಮೈ ಬಣ್ಣದವನು; ಕೆಂಪಾಗಿರು 
ವವನು; ಕೆಂಪ: ಒಬ್ಬ ಕೆಂಚನೊಬ್ಬ ಕರಿಕನೊಬ್ಬ ಶುದ್ಧಧವಳಿತ 
ನೆಂತಯ್ಮಾ (ಬಸವ. ೫೪೩); ಕರಿಕಂ ದ್ವಿಜರೊಳ್‌ ಕೆಂಚಂ ಪರಜಾತಿ 
ಯೊಳಾಗೆ ತಲೆಯನೂಜುವರ* (ಅನಂಪು. ೧೩-೧೬); ನಿಡಿಯೆಂ, ಗುಜ್ಜಂ, 
ಕೆಂಚಂ, ಕರಿಯಂ (ಶಮದ, ೧೨೬ಪ್ರಯೋ); ರೂಪಂ ನೋಡಿ ಕೆಂಚಂ 
ಕಂಕಂ ಶ್ಯಾಮಾಂಗನೆಂದಿವು ಮೊದಲಾದುವನೆಂಬುದು ರೂಸಿನೊಳಪ್ಪ 
ಸತ್ಯಮೆಂಬುದು (ಪಸಾರ. ೧೫೬-೧೦) ; *ಬ್ರಹ್ಮ' (ಬ ಸವ-ಕೋ ಶ). 
೨. ಚೆಲುವ; ಸುಂದರ: ಆ“ಕೆ೨ಚ - ಚೆಲುವ” (ಜಾನಕೋ. ೪೦); 
ಜರದ ರುಮಾಲವನ್ನು ಸುತ್ತದ ಬೆಳುವಲದ ಕೆಂಚ (ಚೆಲುವ) ನಿಲ್ಲವೆಂದರೆ 
ಆತಿಶಯೋಕ್ತಿಯಾಗದು (ಕನ್ನಜಾ. ೧೭೮). &. “ಅಶಿಕ್ಷಿತ ಮನುಷ್ಯ; 
ಅಸಂಸ್ಕೃತ ವ್ಯಕ್ತಿ” (ಕಸ್ತೂಕೋ. ೨೫೪). ಕೆಂಜ: ೧. ಬಣ್ಣ 
ದಲ್ಲಿಯೂ ಅವನು ಅಷ್ಟು ಬಿಳಿಯನೂ ಅಲ್ಲ, ಅಷ್ಟು ಕೆ.ಜನೂ ಅಲ್ಲ 
(ಜಗತ್ತು. ೧೫೪). [ಕೆ೨ಚು + -ಅ,] 

ಕೆಂಚ್ಕ (ನಾ). ಒಬ್ಬಾತನ ಹೆಸರು: ಬಿದಿರ್ಹಕದ ಏಚಗಾವುಣ್ಣನ 
ತಮ್ಮ ಕ್ಸ್‌ (ಎಕ. ೩೪, ಹೊಳೆನ. ೧೨೯-೫; 970); ಆತನನ್ವಯ 
ದೊಳಿ ಸಂಗ್ರಾಮಜಯಿ ಕೆ೨ಚನೆಂಬೊನಿಳಾಮಹಿತಂ (ಸೌಇಇ. 1-1, 
೪೫-೨ ; 960). [1] 

ಕೆಂಚಗಾವುಂಡ (ನಾ). ಒಬ್ಬಾತನ ಹೆಸರು: ರ್ಮಡ್ಡಲಿಯ ಕೆ:ಡ 
ಗಾವ್ರಣ್ಣನ ಮಕ್ಕಳು (ಎಕ. ೫11, ಶಿನಮೊ. ೧೦-೩೧ ; 1085). 

[ಕೆ೨ಚೃ 4 ಗಾವುಂಡ(€ ಗಾಮುಂಡ)] 

ಕೆಂಚಗೆ (ಅ). ಕೆಂಪಗೆ; ಕೆಚ್ಚಗೆ: ಅಂಗೈ ಕೆಂಚಗಾಗುವಸ್ಟು 
ಕೈಚಸ್ಪಾಳೆ ಬೇರೆ (ಚೆಂಗೂಲಿ. ೪೮). (ಕೆಂಚು + -ಅಗೈೆ) 

ಕೆಂಚಣಿಲು (ನಾ). ಕೆಂಪುಬಣ್ಣದ ಅಳಿಲು: ಆಸಡಿಯಂ 
ಲಕ್ಷ್ಮಿ,ಯುಮಂ ಲೇಸೆನಿಸಿದ ವಿಷ್ಣುಕ್ರಾಂತೆಯುಂ ಸಮನಾಗಳ್ಯೋಸರಿಸದೆ 
ಕಬಿಸಿಯಂ ಕುಡೆ ಸಾಸದೆ ಕೆ೨ಚ (ಪಾಠಾಂ. ದ, ಬ]ಣಿಲು ತಿಂದ ವಿಷಮಂ 
ಕಳೆಗುಂ ( ಖಮದ. ೧೩-೮೨). [ಕೆಂಚು ಅಣಿಲ್ಕು (ಆ ಆಣಿಲ್‌)) 

ಕೆಂಚದಲೆ (ನಾ). ಕೆಂಪುತಲೆ.."ಕೆಂಚದಲೆಯ' ಪರಾ. 
[ಕೆ2ಚು + ತಲೈ) 

ಕೆಂಚದಲೆಯ (ನಾ). ಕೆಂಚುಬಣ್ಣದ ತಲೆಯುಳ್ಳವನು: ನಸು 
ಕೆಂಚದಲೆಯನಕ್ಕುಂ ಜೀವಂ (ಜಾತತಿ. ೨-೨೪). ([ಕೆಂಚದಲೆ--ಅ] 

ಕೆಂಚನೆ (ಅ). - ಕೆಂಚಗೆ: ಒಂದಕ್ಕೊಂಬತ್ತು ನುಡಿದು ಕಣ್ಣ ಕೆಂಚನೆ 
ಮಾಡಿ ಗಂಡುಗೆದಣಕ (ಬಸವ.೪೪೭).[ಕೆಂಚು * -ಅನೈ(« -ಅನೆಯ್ಯ)) 

ಕೆಂಚಲು “ಕೆಚ್ಚಲ್‌' ನೋ. 


30 


35 


40 


ಣಾ fe 
ಟಾ 


೨೦೪೫ 


ಕೆಂಜರಿಗಣ 
ಿ 


ಕೆಂಚಿ, (ನಾ). ೧. ಕೆಂಪಗೆ ಇರುವವಳು ; ಚೆಲುವೆ : ಕುರುಡಿ, ಕಿವುಡಿ, 
ಗುಜ್ಜಿ, ಕೆಂಚಿ (ಭಾಷಾಭೂ. ೧೯೧ ಅಡಿಟ). ೨. “ಅಸಂಸ್ಕೃತೆ ಜು 
(ಕಸ್ತೂಕೋ. ೨೫೪). [ಕೆಂಚು + -ಇ್ವ] 

ಕೆಂಜಿಗೆ "ಕೆಂಜಿಗೈೆ' ನೋ. 

ಕೆಂಚಿಗಣ್ಯ (ನಾ). ಒಬ್ಬಾತನ ಹೆಸರು: ಕುಮ್ಚೆಸೆಯ ಮನವಸೆಯರ 
ಪೊರಿವಯ್ಕ x ೫ ಕೇಸಿಮಾಣಿ ಕೆಂಚಿಗಂಣ್ಯಗಾಳುನುದಟನಾಗಿ 
(ಎಕ. ೪111, ಸೊರಬ. ೮೮-೭ ; 912). [2] 

ಜೆಂಚಿಗೆ "ಕೆಂಜಿಗೆ' ನೋ. 

ಕೆಂಚು (ನಾ). ೧. ಕೆಂಪುಬಣ್ಣ: ಕೆಂಚು, ಗುಜ್ಜು, ಬೆಜ್ಜು 
(ಶಮದ, ೨೧೧ ಪ್ರಯೋ); *ರಕ್ಷಿ, ರಕ್ತಿಮಾ, ರಾಗಃ - ಈ ೩ ಕೆಂಚುಂ, 
ಪ್ರೀತಿಯುಂ ? (ಕಾಶಕೃ. ೧೫೯). ೨. (ಕರಾ) ಗರ್ವ; ಅಹಂಕಾರ. 

[ಕೆಂ + -ಚು] 

ಕೆಂಚುದಲೆ (ನಾ). ಜಕೆಂಚದಲೆ; ಸಟ್ಟುಕ ಮೂಗಿನ ಮರವುಲಿ 
ವೊಟ್ಟಿಯ ಕುಸಿಗೊರಲ ಕೆಂಚುದಲೆ [ಪಾಠಾಂ. ಕೆಂದಲೆಯ] ನವಿರ ಕರಂ 
(ಕಾವ್ಕಾವ. ೨೧೦). (ಕೆಂಚು + ತಲೈ) 

ಕೆಂಚುಮಿಾಸೆ (ನಾ). ಕೆಂಪುಮಾಸೆ: ಕೆಂಗಂಗಣ್ಣ ಮೋಯಜೆಯ 
ಹರಕುಗಡ್ಡದ ಕೆಂಡುಮಾಸೆಯ [ಸಾಕಾಂ. ಕರಿಯೊಡಲ]ಕಲಿ ಮಲಿನ 
ವಸನದಲಿ (ನಳಚ. ೪-೪). (ಕೆಂಚು + ಖಾಸಿ] 

ಕೆಂಚೂಚು (ನಾ). ಕೆಂಪುಕೊಕ್ಕು, --ಚುಂಚು: ಮೈ ಹಸಿರು 
ಕೆಂಚೂಚು ಕರಿಯ ಕೊರಳು ಪಚ್ಚೆ, ಮಾಣಿಕ, ಕೆಡ್ಚನೀಲ ಹರಳು 
(ಗಂಗಾತ. ೨೮-೧೧). [ಕೆಂ + ಚೂಚು (ಆ ಚಂಚು)] 

ಕೆಂಚೆ (ನಾ). ಕೆಂಪಾಗಿರುವವಳು; ಚಿಲುವೆ: ಕೆಂಚಿ ಕೇಳಧಿಕ 
ಕೇನಲ ಜಾಣೆ (ಮೋಹತ. ೧೯-೨); ಆಂಚುಗುಪ್ಪಟ್ಟಿ ಸೆರಗಿನ ಸೀರೇ 
ನುಟ್ಟ ಕೆಂಡೇರ ಸೋಬನಕೆ ಕರೆಸನ್ವ (ನಾಪದ. ೧೧೪) ; ಕೆಂಚೇರು 
ಮೊಸರ ಕಡಿದಾರೋ (ಕನ್ನಜಾ. ೩೩೬). [ಕೆ2ಚು + - ಎ] 

ಸೆಂಜ "ಕೆಂಚ? ನೋ. 

ಕೆಂಜಂಜೆ (ನಾ). ಕೆಂಪು ಸಂಜೆ: ಕೆಜಂಜೆ, ಚೆಂಜಂಜೆ (ಶಬ್ದಾನು. 
೩೪೩ ಪ್ರಯೋ). [ಕೆಂ + ಸಂಜೆ) 

ೆಂಜಗ "ಕೆಂಜಿಗೈೆ' ನೋ. 

ಕೆಂಜಗೈ "ಕೆಂಜಿಗೈ' ನೋ. 

ಕೆಂಜಡೆ, ಕೆಂಜೆಡೆ (ನಾ). ಕೆಂಪುಜಡೆ; ಕೆಂಪು ಕೂದಲಿನ ಜಡೆ: 
ಚಿನ್ನಪೂಗಳೊಳ್‌ ತುಣುಗಿದ ಚೆನ್ನಕೆಂಜಡೆ (ಸುಕುಮಾ. ೯-೯೯) ; 
ಸುಲಿಪಲ್‌ ಕೆಂಜಡೆ ನಾರಸಿ 6 ಕೆಯುಜಿನಂ ಯಜ್ಞೋಪವೀತಂ 
(ಗಿರಿಕ. ೧-೬೮); ಭರಿತ ಪರಿಮಳೆದಂಗವಟ್ಟದ ಜಡಿದ ಕೆಂಜಡೆಯ 
(ಕುವ್ಯಾಕ. ೬-೧೬). ಕೆಂಜೆಡೆ: ಮಿಸುಗುವ ಕೆಂಜೆಡೆಗಳ್‌ ರಂಜಿಸು 
ತಿರ್ದುದು (ಕಾದ *ಪೂ. ೭೩೦); ಕೆಂಡೆಡೆಯೊಳ್ತ ಗುಳ್ಳ ಪಲವಂದದ 
ಚೆಂದದ ಚಿನ್ನಪೂಗಳ್‌ (ಸುಕುಮಾ. ೧೦-೩೮); ಹೊಳೆವ ಕೆಂಜೆಡೆಗಳ ಮಣಿ 
ಮುಕುಟದ ಒಪ್ಪುವ ಸುಲಿಸಲ್ಲ ನಗೆಮೊಗದ (ಮಹಾದೇ. ಬ. ೩೨-೬೮); 
ಕೆಂಜೆಡೆಯ ಚಂದ್ರಕಳೆಯರೆಸನೊಪ್ಪುತ್ತಿರಲು (ಬಸರ. ೧-೫). 

[ಕೆಂ.- ಜಡೆ] 

ಕೆಂಜರಿ (ನಾ). (?): ಮಂಜಿಸ್ಕ ಕೆಂಜರಿ ಮಂಜಸ್ಮ ಸ್ರೋಗಿತ ಪಂಚಾ 
(ದೇವಾಂಪು. ೪-೧೭೧). 0) 

ಕೆಂಜರಿಗಣ್ಣ (ನಾ). ಒಂದು ಬಗೆಯ ಪಕ್ಷಿ: ಬೆಳುವ ಬೆಂಚಗೆ ಬೆಕ್ಕು 
ಬಕ ಮಾನ್ಸುಲಿಗ ಕೆಂಜ [ಪಾ ಕಾ ೦. ಮಂಜು]ರಿಗಣ್ಣ ಶಿಖಿ ಮಡಗೊಳಲೆ 
ಮುಖ್ಯ ವಿಹಂಗವಿವೆ ವೈದೇಹಿ ನೋಡೆಂದೆ (ತೊರರಾ. ೩-೧-೩೩). 

[ಕೆಂಜರಿ ೬ ಕಣ್‌ + -೮,] 


ಕೆಂಜಲ 


ಕೆಂಜಲ, ಕೆಂಜಳ (ನಾ). ೧. ಕೆಂಪು ನೀರು: ಇಣಕದಾಡಿ ನೆತ್ತರವು 
ಹೂಜೆಯಿಂ ಬೀಳ್ವ ಕೆಂಜಲದಂತೆ ಸುರಿವುತ್ತ (ಪ್ರೌಢರಾ, ೧೪-೩೫). 
ಕೆಂಜಳೆ: ೨. ನೆತ್ತರು ; ರಕ್ತ: ನರ ವಜ್ರದುಂಬಿಯ ಬಳಗ ಕೊಜಕಿ 
ವಂದದಲಿ ಮೊಗದವು ಬಗಲ ಕೆಂಜಳವ (ಅಂಬಿಕಾ.೧೮-೩೫).[ಕೆಂ-ಜಲ್ಮ) 

ಳೆಂಜಳೆ "ಕೆಂಜಲ' ನೋ. 

ಕೆಂಜಾಜಿ (ನಾ). ಕೆಂಪು ಜಾಜಿ: ಕೆಂಜಾಜಿಯರಲ ಪಸೆಯೊಳ್‌ 
(ಉದ್ಭಟಿ. ೬-೫೨); ಕೆಂಜಾಜಿ ನಾಗಸಂಪಗೆ ಬಂದುಗೆ... ಮಂಜರಿ 
ಗಳಿನರ್ಚಿಸಿದರು (ಶ್ರೀಪಾಲ. ೧೨-೩೦) ; ಬಿರಿದ ಕೆಂಜಾಜಿಯೆಂಬುವ 
ಪುಷ್ಪದಂಗಡಿ ಪರುಠವನಿಸಿರ್ದುದು (ಮೋಹತ. ೩-೧೫) ; ಬಾಲೆ 
ಬಂದೊರ್ವಳರಸಗೆ ಕೆಂಜಾಜಿ ಸರಗೊಡುವಾಗ ಕೆಂಜಾಜಿ ಜಗುಳಿತು 
(ಧರಚ. ೫-೩೭). [ಕೆಂ * ಜಾಜಿ (ಎ ಜಾದಿ)] 

ಕೆಂಜಾಯ (ನಾ). ಕೆಂಪು ಛಾಯೆ; ಕೆಂಪು ಬಣ್ಣ (?) : ಬಿಳಿದು 
ಕೆಂಜಾಯ ಫೊಂಬಟ್ಟಿ ಮೇಲ್ವಸರು (ಹನುದ್ವಿ. ೮೨). [ಕೆಂ* ಜಾಯ 7] 

ಕೆಂಜಾಲ (ನಾ). ಕೆಂಪು ಜಾಲಿ ಮರ: ಈಂತಾಆ್‌ಿಯ ಹಡಿಲಿಂ ಮೂಡ 
ಅವೆಯ ಕುಂಟಿ ಕೆಂಜಾಲದ ಮೊರಡಿ ಕಿಟ್ಟಿದ ಹಾಳಊರ ಮುಂದಣ 
ಹಳ್ಳದಿಂ (ಎಕ. 2011, ಗುಬ್ಬಿ. ೩೦-೬೮ ; 1221). 

ಕೆಂಜಿಗೆ "ಕೆಂಜಿಗೈೆ' ನೋ. 

ಕೆಂಜಿಗ್ವ "ಕೆಂಜಿಗೈ' ನೋ. 

ಕೆಂಜಿಗುರ್‌ (ನಾ). ಕೆಂಪಾದ ಚಿಗರು: ಕೆಂಜಿಗುಕೊತ್ತೆ ಸರ್ವ 
ಕುಜಮಾಣಡಿಗಳ್ನೆಲವೇಜಕೆ (ಉದ್ಭಟ. ೯-೩). (ಕೆಂ ಚಿಗುರ್ಕ್‌) 

ಕೆಂಜಿಗೆ, ಕೆಂಚಿಗ್ಯ ಕೆಂಚಿಗೆ, ಕೆಂಜಗ್ಗ, ಕೆಂಜಿಗ್ರ, ಕೆಂಜುಗ 
(ನಾ). ಒಂದು ಜಾತಿಯ ಸಸ್ಯ: *ಕುಸುಮೆ ಕೆಂಜಿಗೆಯಕ್ಕು? 
(ಮಂಗರಾ. ೪೪-೪೭); *ಖದಿರವಲ್ಲಿ-ಕೆಂಜಿಗೆ? (ಒಓಸಧಿ. ೪೪). ಕೆಂಚಿಗ : 
ಕೆಂಚಿಗನ ಹೂವಿನ ನರ್ಣವಾಯಿಗಿರುವ ವಜ್ರಗಳಿಗೆ ವರುಣನು ದೇವತೆ 
(ಸೌಗಂಧಿ. ೩೬೪-೩). ಕೆಂಜಿಗೆ: (8). ಕೆಂಜಗ್ಗೆ : ಕೆಂಜಗದ ಹೂವು 
ನಿಜಗೆಂಪು ಅದರೆ ಅಂಚಿನಲ್ಲೀದೆ ಕಿರಿಕಿಹಿ (ಹಳ್ಳಿಯ. ೮೩). ಶೆಂಜಿಗೃ : 
“ತನುರೋಹಿತ - ಕೆಂಜಿಗನಗಿಡ  (ಅಕಾನಿ. ೧೧-೨೩) ; “ಕಟಂಕಟಃ 
- ಕೆಂಜಿಗೆ” (ಓಷಧಿ. ೨೩). ಕೆಂಜುಗೆ ; “ಭದ್ರದ್ರುಮಃ - ಕೆಂಜುಗ” 
(ಓಷಧಿ, ೧೧೦). (2) 

ಕೆಂಜಿಗೆ ಕೆಂಜಗ್ಮ'ಕೆಂಜಿಗೃ, ಕೆಂಜುಗೆ (ನಾ). ೧.ಒಂದು ಜಾತಿಯ 
ಕೆಂಪು ಬಣ್ಣದ ದೊಡ್ಡ ಇರುವೆ; ಕೆಂಪುಗೊದ್ದ : “ಅರುಣಾಂಗ 
ಮೆನಲು ಕೆಂಜಿ[ಸಾಕಂಂ. ಜು]ಗೆಯಕ್ಕುಂ ೫ (ಮಂಗರಾ. ೪೯-೧೩); 
ನಿರ್ವ್ವಾಜಂ ಪೂಸದನೆ ಕೆಂಜಿಗೆಯ ವಿಷಮಟೀ್‌ಗುಂ ( ಖಮದ. ೧೩-೧೨೩); 
ಕಡದುಜುವಿನುಬ್ಬರದ ಕೆಂಜಿಗೆಗೊಡನ ತೊನಸೆಯ ಹರನಿಗಳ 
(ತೊರರಾ. ೬-೭-೧೧). ಕೆಂಜಗ್ತೆ: ೧. ಅವರ ಕರುಳಿಗೆ ಏಕಕಾಲಕ್ಕೆ 
ಸಾವಿರ ಕೆಂಜಗ ಕಚ್ಚಿದ ಸಂಕಟವಾಯಿತು (ದೀಪಹ. 11, ೧೫೮). 
೨. (ಆಲಂ) ಕೆಂಪು: ನೀರದೆಯ ಮುಖ ಕೆಂಜಗವಾಗಿದೆ (ಕಪ್ಪುಹು. 
೨೦). *ೆಂಜಿಗೈ: ೧. ಮುಸುಕಿದ ಕೆಂಜಿಗಗೊಡುಹುತೆ ಪೊಸ ಪಣ್ಣ 
ಮುದದೊಳಲು ಸವಿನಂತೆ (ಕವಿಕಂ. ೧೩) ; ಜಿಗುಳೆ ಕೆಂಜಿಗೆ ಕಟ್ಟರುಹೆ 
ಯೋತಿಯುಗೊದ್ದ (ಕಂನವಿ. ೧೮-೪೦); ಇಮ್ಮಾವಂ ಮುಸುಕಿದ 
ಕೆಂಜಿಗಗಳಂತೆ ವಸುಧಾಧಿಪರಂ ಪಿಸುಣರ್‌ ಮುಸುಕಿರೆ (ನೀತಿವಾ. 
೩೪೭): ಕೆಂಜುಗೆ: “ಅರುಣಾಂಗಮೆನಲು ಕೆಂಜು[ಪಾಠಾಂ.ಜಿ] ಗೆಯಕ್ಕು? 
(ಮಂಗರಾ. ೪೯-೧೩). [7] 

ಕೆಂಜಿಗೆನೊಅಡಿ (ನಾ). ಒಂದು ಪ್ರದೇಶದ ಹೆಸರು: ಪೂರ್ಬ್ಬ 
ಸ್ಯಾಂದಿಸಿ ಕೆಜ್ತಿಗೆಮೋಆಡಿಎ (ಎಕ. 1, ೧-೨೨ ; 46). 

[ಕೆಂಜಿಗೈ 4 ಮೊಣಡಿ (ವ ಮೊರಡಿ)] 


[ಕೆಂ + ಜಾಲ್ಯ) 


೨೦೪೬ 


ಕಾಡ. 
ಅ 


ಕಾಡ 
ಬಲ 


45 


ಕೆಂಡ 


ಜೆಂಜುಗ "ಕೆಂಜಿಗ್ಗೆ'? ನೋ. 

ಳೆಂಜುಗೆ "ಕೆಂಜಿಗೈ? ನೋ. 

ಕೆಂಜುಟ್ಟು (ನಾ). ಕೆಂಪುಬಣ್ಣದ ಜುಟ್ಟು. "ಕೆಂಜುಟ್ಟುವಕ್ಕಿ' 
ಪರಾ. [ಕೆಂ + ಜುಟ್ಟು] 

ಕೆಂಜುಟ್ಟುವಕ್ಕಿ (ನಾ). ಕೆಂಪು ಜುಟ್ಟಿನ್ನುಳ್ಳ ಪಕ್ಷಿ; ಹುಂಜ; 
ತಾಮ್ರಚೂಡ: ಕೆಂಜುಟ್ಟುವಕ್ಕಿಯ ಕೆಂಕರಿಕೆಗೆ ಬೆರ್ಚುತೇಂ ಜಾಜಕಿದ 
ಪುದಿರುಳ್‌ (ಚಿಕನಿ. ೬-೧೫೭ ಸಾಂಗತ್ಯ). [ಕೆಂಜುಟ್ಟು + ಪಕ್ಕಿ] 

ಕೆಂಜುರಿ (ನಾ). ಕೆಂಪು ಉರಿ; ಕೆಂಬಣ್ಣದ ಉರಿ: ಕೋರಕಿದಾಡೆಯ - 
ಜುಂಜುದಲೆಗಳ ಪೇರುರದ ಕೆಂಜುರಿಯ ಪುಂಜವ ಮಾುತಿಹ 
ಕೆಂಗಣ್ಣುಗಳ ಕೆದಜಕಿದೆಯ ಕೋಮುಗಳ (ಮದೇಘು. ೩-೪೭). 

[< ಕೆಂಚು + ಉರ್ಮಿ] 

ಕೆಂಜುರಿಗಣ್‌ (ನಾ). ಕೆಂಪಾದ ಉರಿಯನ್ನು ಉಗುಳುವ ಕಣ್ಣು; 
ಕೆಂಗಣ್ಣು : ಕೆಂಜುರಿಗಣ್ಣಳಂ ಬಿಡುತೆ ಕರಭೀಕರದಿ ಬಂದು 
(ನವಮೋ. ೨೭-೧೬). [ಕೆಂಜಂರಿ + ಕಣ್‌] 


'ಕೆಂಜೂಳೆ (ನಾ). ಒಂದು ಜಾತಿಯ ಮರ; ಚಳ್ಳೆಮರ; *ಉದ್ದಾಲಿಕ- 


ಜೆಂಜೂಳ? (ಆಕಾನಿ. ೪-೫). [?] 

ಕೆಂಜೆಡೆ "ಕೆಂಜಡೆ' ನೋ. 

ಕೆಂಜೆಡೆದುಜುಗಲ್‌ (ನಾ). ಕೆಂಪು ಜಡೆಗಳ ಸಮೂಹ: ಕಣ್ಣೊ ಳಿಪುವು 
ಮುನಿವರನ ಮಿಸಂಪ ಕೆಂಜೆಡೆದುಜುಗಲ್‌ (ಕಾದಂಪೂ. ೨೦೩). 

[ಕೆಂಜೆಡೆ (೮. ಕೆಂಜಡೆ) + ತುಜುಗಲ್‌] 

ಕೆಂಜೆರೆ (ನಾ). ಕೆಂಪುನರ, ರಕ್ತನಾಳ: ಮಾಸೆ ಬಾಹುರಿ ಕೆಂಜೆರೆ 

ಮುಖ ಕೊಳೆ ಹಲ್ಲು ರಾಸಿಯಾಹಾರಗಳ ಭಕ್ಷಿಸುತಾ (ಸೌಂದಕಾ. ೫-೯). 
[ಕೆಂ + ಸೆರೆ] 

ಕೆಂಜೆರೆಗಣ್‌ (ನಾ). ಕೆಂಪುನರಗಳುಳ್ಳ ಕಣ್ಣು; ನೆಂಪಾದ ಕಣ್ಣು: 
ಕೆಂಜೆರೆಗಣ ಕೆದರ್ದೊಪ್ಪುವ ಕಂಠಿಕೆ, . . ರಂಜಿಸೆ ರತ್ಕಂತ ಶ್ರಮ 
ಜಲಮ ಂ ಮುಂಜೆಜಗಿನ ಮೆಲ್ಲಲರಿಂದಾಜಕಿಸುತೊಪ್ಪಿದಳಾ ತರುಣಿ 
(ಜಯಕಾ, ೮-೬೫). (ಕೆಂಜಿರೆ + ಕಣ್‌) 

ಕೆಂಜೇಳು "ಕೆಂದೇಟ್‌? ನೋ. 

ಸೆಂಜೊಡರ್‌ (ನಾ). ಕೆಂಪುದೀಪ, ಪ್ರಕಾಶ: ಬಂದಳು ಮಯನ ಸುತೆ 
ಮಣಿಭೂಷಣದ ಕೆಳದಿಯರ ಕರ್ಪುರದಾರತಿಯ ಕೆಂಜೊಡರೆ ಸೊಂಪಿನಲಿ 
(ತೊರರಾ. ೬-೪೬-೩೦); ಕೆಂಜೊಡರ್ಗಳೆಸೆಯೆ (ರೇವಣ. ೬೪-೧೬). 

[ಕೆಂ * ಸೊಡರ್‌] 

ಕೆಂಜೋಳೆ (ನಾ). ಕೆಂಪುಜೋಳ: ಕೆಂಚೋಳ ಕೊಡಮೂಕನ ಜೋಳ 
0» ಈ ಎಂಟು ಜಾತಿ ಜೋಳಗಳನ್ನು (ಕಭಾಗೆ. ೨೭೧); ಹಾಳು 
ನೆಲದ ಮಡಿಯ ಭೂಮಿಗಳಲ್ಲಿ ಉಳ್ಳಿ ಗಡ್ಡೆ ಮೆಣಸಿನಗಿಡ ನವಣಿ 
ಕೆಂಜೋಳಗಳು ವಿಶೇಷ ಬೆಳೆಯುತ್ತವೆ (ಕೃಷಿಪ್ರ. ೮೯). [ಕೆಂ + ಜೋಳ) 

ಕೆಂಟಿ (ನಾ). (?): ಲಂಬೋಸ್ಟ ದೀರ್ಫ್ಥದಂತವು ಕೆಂಚುಮಾಸೆಯು 
ಕೆಂಟಸೇತು ಕೊಚೆ ಗೆಡ್ಡೆಗಳು ಅಂಬರಘಾನ ಕಾಸಿಂಕನಾತನಂಬು 
ಸಿಂಗಾಡಿಗಿದಿರಿಲ್ಲವೆನುತೆ (ಸೌಂದಕಾ. ೫-೧೩). [?) 

ಕೆಂಡ (ನಾ). ಉರಿಯುತ್ತಿರುವ ಇದ್ದಿಲು; ಇಂಗಳ: ಇಂಗಳಂ ದಲೆನೆ 
ಕೆಂಡಂ?' (ಚತುನಿ. 11, ೧೧೨); ಕೆಂಡಗಳನೊಂದು ಕೆಲಂ ಸಾರ್ಚಿ 
(ವಡ್ಡಾರಾ. ೧೧೪-೧೩) ; ನೆತ್ತರ ತೊಆಕಗಳ್‌ ಪರಿಯೆ ಕೆಂಡದ ತೊಣಕಿ 
ಯಂತೆ (ಸಂಪಭಾ. ೧೧-೭೨ ವ); ನೀರ್‌ ಮುಟ್ಟಿದ ಕೆಂಡದಂತೆ 
(ಧರ್ಮಾ ಮೃ. ೫-೧೨೫); ಒಲೆ ಯೊಳಡಗಿದೆ ಕೆಂಡವಿವರಗ್ಗಳಿಕೆ 
(ಕುವ್ಕಾ ಸ. ೧೫-೩೦); ಬಿಸಿಯ ಕೆಂಡವ ತಂದು ಶಿನಿಸುವರಲ್ಲಿ 
(ಪುರಂದ. ೨-೩೯-೪); ಕಂಡದ್ದನ್ನಾಡಿದರೆ ಕೆಂಡದಂಥ ಕೋಪ (ಗಾದಿ), 


ಕೆಂಡಕಾರು 


ಕೆಂಡದರ್ಚಫೆ - ಅಗ್ನಿ ಕೊಂಡವನ್ನು ಹಾಯುವ ಸೇವೆ; 
ಅಗ್ಲಿ ತುಳಿಯುವ ಸೇವೆ (?) : ಶ್ರೀ ವೀರಭದ್ರನೆಸೆವಡಿದಾವರೆಯಂ | 
ಪರಮ ಭಕ್ತಿಯಿಂ ಪೂಜಿಸಿ ತದ್ದೇವರದೇವಂಗನನಿಪದೇವಂ ತಾಕಿ 
ಕೆಂಡದರ್ಚನೆಯನರ್ಹಿಸಿದಂ (ಕೆಳನೃ. ೧೦-೮೫). ಕೆಂಡದ ದೇವ ಐ 
ಬೆಂಕಿಯ ದೇವತೆ; ಕಿಚ್ಚುಕಾರುವ ದೇವತೆ: ಕಿಚ್ಚಿನ ಜೀವನು 5 
ಕೆಂಡದ ದೇವನು... ಎಂದು ಅಲ್ಲಲ್ಲಿ ಒಂದೊಂದನಾಡುತ್ತಿಪ್ಪರಯ್ಯ | 
(ಅವಚಂ. ೧೨೦-೫೪೫). ಕೆಂಡವಾಗು - ೧. ಸುಟ್ಟು ಹೋಗು ; ಉರಿದು 
ಹೋಗು : ಕೆಂಡನಾಗಲಿ ಲೋಕ ದಿವಿಜರ ಹೆಂಡಿರೋಲೆಯು ಕಳೆದು | 
ಹೋಗಲಿ ದಿಂಡುಗಡೆಯಲಿ ಮೇರು (ಕುವ್ಯಾಭೀ. ೬-೨೭) ೨. (ಆಲಂ)| 
ಕೇಗು ; ಕೋಪಾವಿಷ್ಟನಾಗು; ಕ್ರುದ್ಧನಾಗು : ತನ್ನ ಮೇಲೆ |10 
ಹೊರಿಸಿದ ಆರೋಪವನ್ನು ಕೇಳಿ ಅಧಿಕಾರಿಯು ಕೆಂಡವಾದನು (ರೂಢಿ), 
[ಜೇ. ॥ ತುಳು. ಕೆಂಡ; ಗೆಂಡ) | 
ಕೆಂಡಕಾರು (ಕ್ರಿ). ೧. ಕೆಂಡವನ್ನು ಉಗುಳ್ಳು ಸುರಿಸು. | 
೨. (ಆಲಂ) ಕ್ರೋಧಗೊಳ್ಳು; ರೇಗು: ತಂದೆಯವರು ರೇಗಿ 
ಬಿಟ್ಟಿದ್ದರು, ಕಣ್ಣು ಕೆಂಡಕಾರುತ್ತಿದ್ದುವು (ಸುವ ಸಂ. ೧೩). ನಮ್ಮ | 15 
ಮಾವನವರಿಗೆ ನನ್ನ ಮೇಲೆ ತಾತ್ಸಾರ, ಡ್ವೇಷ ನನ್ನನ್ನು ಕಂಡರೆ ಅವರು 
ಕೆಂಡಕಾರುತ್ತಿದ್ದರು (ವಿಧಿವೈ. ೧೭೬). 
[ಕೆಂಡ + ಕಾರು (ಆ ಕಾಜ್‌)] 
ಕೆಂಡಕೆದಜು "ಕೆಂಡಗೆದಜು' ನೋ. 
ಕೆಂಡಗೆಣ್‌, ಕೆಂಡಗಣ್ಣು (ನಾ). ಕೆಂಡಕಾರುವ ಕಣ್ಣು ; ಬೆಂಕಿ |20 
ಗಣ್ಣು; ಕೆಂಗಣ್ಣು : ಕಾಕೊಡಲ ಕೆಮ್ಮ್ಮ್ಮಾಸೆಗಳ ಕೆಂಡಗಣ್ಣ ಹೆಮ್ಮಾರಿ 
ಮೊಗಗಳೆ (ಚಿಬಪು. ೪೭-೧೪); ಕೆಂಡಗಣ್ಣಳಿಂದ ಸುತ್ತಲೂ ನೋಡಿ 
(ಸುಗುಗುಂ. 9೨-೧೬). ಕೆಂಡಗ ಣನ: ಕೆಂಡಗಣ್ಣು ನೊಸ 
ಲೊಳಗಿಟ್ಟು ನಮ್ಮ ಶಿವ ಕೆಂಡನ ಸೋಕಲು ಅಳುವ್ಮಲ್ಲೊ ಖೋಡಿ 
(ಪುರಂದ. ೧-೧೮೭-೪); ಕೆಳೆಯ ನೊ ಡಲ ಕೆಂಡಗಣ್ಣ ಕ್ರೇಸುರಿ ಸುತ್ತೆ | 25 
(ಕುರಾಸಾಂ. ೬-೯); ಹೆಂಡತಿಯ ಕಡೆ ಕೆಂಡಗಣ್ಣು ಬಿಟ್ಟು ಕ್ರೂರವಾಗಿ 
ದಿಟ್ಟಸಿ ಹೇಳಿದರು (ಮರಳಿ. ೧೫೮). [ಕೆಂಡ + ಕರ್ಣ] 
ಕೆಂಡಗಣ್ಣ (ನಾ). ಬೆಂಕಿಯ ಕಣ್ಣನ್ನುಳ್ಳವನು; ಶಿವ: ಉಚ್ಚರಿಸಿದಳು 
ಕೆಂಡಗಣ್ಣನ ಮಂತ್ರಮಯವ (ಮೋಹತ. ೨೯-೪೯). 
[ಕೆಂಡಗಣ್‌ + -೮೪] 
ಕೆಂಡಗಣ್ಣು "ಕೆಂಡಗಣ್‌' ನೋ. 
ಕೆಂಡಗೆಂಪು (ಗು). ೧. ಕೆಂಡದಂತೆ ಕೆಂಪಾದ ; ಕೆಂಬಣ್ಣದ: ತೀರ 
ಕೊನೆಯ ಅಲೆಯಮೇಲೆ ಕೆಂಡಗೆಂಪು ಸೂರ್ಯನು ತೇಲುತ್ತಿದ್ದ 
(ದೂರಸ, ೧೪೧). (ನಾ). ೨. ಕಡುಗೆಂಪು. [ಕೆಂಡ * ಕೆಂಪು] 
ಕೆಂಡಗೆದಲು, ಕೆಂಡಕೆದಜು (ಕ್ರಿ). ಬೆಂಕಿಯನ್ನು ಹರಡು, | 85 
_-ಸೊಸು: ಸಮರವ್ಯತಿಕರದಲಾಗ್ನೇಯ ಶರ ಚಿಮ್ಮಿತು ಛಡಾಳಿಸಿ ಕೆಂಡಗೆ 
[ಪಾಠಾಂ. ಕೆ]ದಜಲು ಕರ್ಣ ಬೆಜಗಾದ (ಕುವ್ಯಾಅ. ಓರಿಇ. ೨೦-೪೨). 
ಕೆಂಡಕೆದಲಿು : ಹೊಡೆದಳಸಿಯಿಂದಾ ವಿಮಾನವನೊಡೆದು ರನ್ನದ ಕೆಂಡ 
ಕೆದಜಲು (ಸಾಳ್ವಭಾ. ೬-೩೬). [ಕೆಂಡ * ಕೆದಟು, (ಆ ಕೆದ್ಶ್‌)] 
ಕೆಂಡಮಂಡಳ (ನಾ). ಕೆಂಡದ ವರ್ತುಳ; ಬೆಂಕಿಯ ಮಂಡಲ: |40 
ಅತ್ತಲಾ ಇನನ ಬಿಂಬದ ಕೆಂಡಮಂಡಳಮುರುಳಿ ನೀರ್ಗೆ 
(ಶ್ರೀರಾಮಾ. ೬೩೨-೮೧). ಕೆಂಡಮಂಡಳವಾಗು - ಜ್ವರಬಂದು ಮೈ 
ಕೆಂಪಾಗು : ಅವನಿಗೆ ಕೆಂಡಮಂಡಳವಾಗಿದೆ (ರೂಢಿ). 
[ಕೆಂಡ + ಮಂಡಳ (ವ ಮಂಡಲ)] 
ಕೆಂಡರೊಟ್ಟಿ (ನಾ). ಕೆಂಡದಮೇಲೆ ಸುಟ್ಟ ರೊಟ್ಟ : (8). 
[ಕೆಂಡ + ಕೊಟ್ಟ) 


30 


| 


೨೦೪೭ 


45 
| 


ಕೆಂದನಹಳ್ಳಿ 


ಕೆಂಡಲ 49). ಒಂದು ಬಗೆಯ ಆಯುಧ : ಹಲಗೆ ತೋಮರ ಸೆಲ್ಯ 
ಕರವಾಳು ಕೆಂಡಲೆಯು ಅಲಗು ಡೊಂಕಣಿ ಕೌಮನೋದಿಕವೂ 
(ದೇವಾಂಪು. ೩-೨೦೧). [?] 

ಕೆಂಡನಕ್ಕಿ (ನಾ). ಒಂದು ಜಾತಿಯ ಪಕ್ಷಿ: ಉೊಕ್ಕಿಗನು ಹುಡಿ 
ಕೀಲುಗನು ಹಾಲ್ವಳ್ಳಿ ಕೋಗಿಲೆ ತೋಟದೇನನ ಕುಕ್ಕುಮಾಯಿಯ 
ಕೆಂಡವಕ್ಕಿ ಗಳನಜಕೊಳೊಪ್ಪಿದುದು (ಸಾಳ್ವಭಾ.೫-೨೨). [ಕೆಂಡೃ* ಪಕ್ಕಿ] 

ಕೆಂಡವಟ್‌ (ನಾ). ಬೆಂಕಿಯ ಮಳೆ; ಅಗ್ನಿವೃಷ್ಟಿ: ಖೇಚರಿ 
ಮೊಟಗಂ ಸಿಡಿಲಂ ಕೆದಜುವ ಕಲ್ಪದ ಕಡೆಗಾಲದ” ಕೆಂಡವಟ್‌ ಯು 
ಮುಗಿಲವೊಲಿರ್ದಳ್‌ (ಪಂರಾಮಾ. ೯-೩೨), [ಕೆಂಡ * ಮಲ] 

ಕೆಂಡಸಂಪಗೆ, ಕೆಂಡಸಂಪಿಗೆ(ನಾ). ಸಂಪಿಗೆಯಲ್ಲಿ ಒಂದು ಪ್ರಕಾರ; 
ಕೆಂಪು ಬಣ್ಣದ ಸಂಪಿಗೆ: ವಿಕಸಿತ ಕೆಂಡಸಂಪಗೆಯ ಸುವರ್ಣ 
ಸಾಯಕದಿಂದೆ ಸಮತಳಿಸಿದನು (ಮೋಹತ. ೩೫-೨೦). ಕೆಂಡಸಂಪಿಗೆ: 
ಕೆಳದಿ ಸಿಡಿದ ಕೆಂಡಸಂಪಿಗೆಯ ಬಿರಿಮುಗುಳಾಲನಟ್ಟಂ 
(ರಾಜಶೇ. ೪-೧೪ವ) ; ಮಂಡೆಯನು ಮುಡಿಗಟ್ಟಿ ದುಂಡುಮಲ್ಲಿಗೆಯು 
ಕೆಂಡಸಂಪಿಗೆಯನ್ನು ಚಿಲ್ಲಿ ನಿಂದಿರಿಸಿ (ಯನಳ.೩೨). [ಕೆಂಡ + ಸಂಪಗೆ) 

ಕೆಂಡಸಂಪಿಗೆ "ಕೆಂಡಸಂಪಗೆ' ನೋ. 

ಕೆಂಡಸೇವೆ (ನಾ). ಕೆಂಡದ ಮೇಲೆ ನಡೆದು ಹೋಗುವುದು ; ದೇವರೆ 
ಒಂದು ಸೇವೆ: (ಕಿ). [ಕೆಂಡ + ಸೇವೆ] 

ಜೆಂಡಾಳಿ (ನಾ). ಒಂದು ಬಗೆಯ ಮರೆ: ದಿಂಡಲ, ಜಂಬಿ, ಅತ್ತಿ, 
ಬಣದುರ್ದಿ, ಕೆಂಡಾಳಿ, ಕಕ್ಕಿ, — ಕಣ್ಣಿಗೆ ಬೀಳುವ ವೃಕ್ಷಡಾತಿಗಳು 
(ಕಧಾಗೆ. ೫೫). [?) 

ಕೆಂಡುಕೊರು (ನಾ). ಒಂದು ಊರಿನ ಹೆಸರು: ಅಪರಂ(ರ) 
ದಿಶಿಕೆ(ಕೆ?)ಣ್ಹುಕೂರ ಗ್ರಾಮಸ್ಯ ಸೀಮಾವಧಿಃ (ಇಆ. ೪, ೫೧-೧೯; 
ಕನೆಯ ಶತ). [1] 

ಜೆಂತಅಂಬು (ನಾ). ಕೆಂಪು ಮಣ್ಣಿನ ಕಟ್ಟಿ (7): ಇಸಾನದ ಬದಣ 
ಗುಪ್ಪೆಯ ದಾಸನೂಜ ಪೊಚ್ಟಿದ ಶ್ರಿಸನ್ನಿಯ ತಬಾಕಮೆ ಕೊೊಡಿಗಟ್ಟಿಚಿಣ್ಬ 
ವೃಕ್ಷಮೆ ಕೆನ್ನಜಮ್ಮಿನ ದಿಣೆಇಂ ಪೂರ್ಬದೆ ಕೂಡಿತ್ತು ಸೀಮಾನ್ತರಂ 

[ಕೆಂ + ತಜಂಬು] 

ಕೆಂದ (ನಾ). ಕೆಂಪು ಬಣ್ಣದ ಹೋರಿ: ಚೆಲುವ ಮೈಲ್ಹೋರಿ ಪುಟ 
ನೆಗೆವ ಕೆಂದನು ಪಜಕಿವ ಕಾರಿ (ಸಂಗಿರಾ. ೩೫-೭); ಹಂಡ ಕೆಂದಗಳಿಲ್ಲ 
ಹುಂಡಿ ಕಾರಿಗಳಿಲ್ಲ (ಸರ್ವಜ್ಞ. ೧೯೨೬). [ಕೆಂದು + -೪] 

ಕೆಂದ (ನಾ). ಕೆಂಪು ಮಣ್ಣಿನ ಪ್ರದೇಶ (?): ತೆಂಕಲು ಪೊಲದ 
ಕೋಟಿಗೆ ಬಡೆಗಲು ದಾರಿ ಕೆಂದ ಪಡುವಲು ಆದಿಯಬುಮಿ 
(ಎಕ. 2೭1೪, ಮಳವ. ೧೧೧-೧೨ ; 1604). (?] 

ಕೆಂದ್ಕ "ಕೆಲೆ ಪರಾ. 

ತೆಂದಟ್ಟಿ (ನಾ). ಕೆಂಪು ಬಣ್ಣದ ವಸ್ತ್ರ, --ದಟ್ಟಿ; ಪಚ್ಚೆಯ ಪರಿಣಿಯ 
ಪಸರದ ಪಾರಿಯದೊಯ್ಕಾರದ ಕೆಂದಟ್ಟಯ ಪಂತಿಯೆ (ಗಿರಿಕ. ೬-೫೫ವ); 
ಕೆಂದಟ್ಟ ಫೊಂಗುಪ್ಪಸಂದೊಟ್ಟು (ರಾಜಶೇ. ೧೩-೭೦). [ಕೆಂ ದಟ್ಟ] 

ಕೆಂದಣಿಲು (ನಾ).- ಕೆಂಚಣಿಲು: ಸಾಸದೆ ಕೆಂದ[ಪಾಕಾಂ. ಚ, ಬ]ಣಿಲು 
ತಂದ ವಿಷಮಂ ಕಳೆಗುಂ (ಖಮದ, ೧೩-೮೨). 

[ಕೆಂದು + ಆಣಿಲು (ಆ ಆಣಿಲ್‌)] 
ಳೆಂದನ (ನಾ). ಕೆಂಪುದನ ; ಕೆಂಬಣ್ಣದ ರಾಸು : (ಕ). 
[ಕೆಂ ದನ] 

ಕೆಂದನಹಳ್ಳಿ (ನಾ). ಒಂದು ಊರಿನ ಹೆಸರು: ವಿಕ್ರಮ ಸಂವತ್ಸರದ 
೩xxxಶುಪಲು ಕೆಂದನ ಹಳ್ಳಿ ಅಡ್ಡಕುಂಟಿನ ಹೊಲನ ಗೆರೆಕೆಳಗ 
(ಎಕ. ೫, ಚಿಂತಾಮ. ೧೦೪-೨ ; 1). [2] 


SS 


(ಎಕ. 1, ೧-೩೧; 466). 


ಕೆಂದಲೆ 


ಕೆಂದಲೆ (ನಾ). ೧. ಕೆಂಪುತಲೆ. ೨. ಒಂದು ಬಗೆಯ ಹುಳು: 
“ವರ್ತಕೆಂ - ಕುದುರೆಯಕಾಲ ಗೊರಸು ಅಪಿ ಶಬ್ದದಿಂದ ಕೆ [ಪಾಠಾಂ. 
ಕ])ಂದಲೆ, ವ್ಯಾಪಾರದ ಹುಳು? (ಸಿದ್ಧಾಂತಿ. ೩೨೨), [ಕೆಂ ತಲೆ,] 
ಕೆಂದಲೆಗೆ (ನಾ). ಒಂದು ಬಗೆಯ ಪಕ್ಷಿ: *“ವರ್ತಕಃ, ವರ್ತಕಾ- ಈ 
೨ ಕೆಂದಲೆಗ? (ನಾಚಿರಾ. ೧೧೫). 
ಕೆಂದಲೆಗನ ಹಕ್ಕಿ : ವರ್ತಕ - ಕೆಂದಲೆಗನಹಕ್ಕಿಗಿ (ಓಷಧಿ. ೧೪೬). 
[ಕೆಂದಲೆ + -ಗ್ಯ] 
ಕೆಂದಲೆಯ (ನಾ). ಕೆಂಪು ತಲೆಯುಳ್ಳವನು: ನುಚ್ಛಕ್ಕಿನಲ್ಲಂ, 
ಕೆಂದಲೆಯಂ, ಮೆಬ್ಲಡಿಯಂ (ಭಾಷಾಭೂ. ೧೩೧ ಉದಾ). 
[ಕೆಂದಲೆ + -ಲ್ಯ) 
ಕೆಂದಳೆ (ನಾ). "ಕೆಂಪಾದ ಕೈ --ಅಂಗೈ : ಇನಿಯನ ಕೆಂದಳಂ 
ತಳಮನೊಯ್ಯನೆ ಸೋಂಕೆ (ಆದಿಪು. ೪-೪೬) ; ನಡುಗುವ ಕೆಂದಳಮಂ 
ಚೆನ್ನೈದಿಲ್ಲೆತ್ತೆಜಗುವ ನುಜ್‌ದುಂಬಿಯ ಬಂಬಲಿಂ (ಕಾದಂಉ. ೯೦); 
ನಿಜಿಯ ಸೆಜಂಗನೋಸರಿಸಿ ಕೆಂದೆಳದಿಂದಮೆ (ಅರ್ಥ ನೇ. ೧-೧೦೦); 
ಹೊಳೆ ಹೊಳೆವ ಕೆಂದೆಳದ ಸೆಳ್ಳು ಗುರು (ಕುವ್ಕಾಅ. ೮-೪೧) ; ಬಳಿಕಲಾ 
ಪರಮೇಶ್ವರೆನ ಕೆಂದಳಗಳಿಂ ತೆಗೆದೆ ತ್ರಿಕೊಂಡಳು (ಸಾಳ್ವಭಾ. ೨೧-೨೩). 


ತಿ. ಕೆಂಪಾದ ಅಂಗಾಲು: ನಾಡೆ ಕೆಂದಳಿರ ನೋವದೆ ಕೆಂದಳಮಿಕ್ಕಿ, 


ಮೆಟ್ಟಿ (ಕಬ್ಬಿಕಾ. ೧೧೨). [#ೆಂ + ತಳ (- ತಲ)] 

ಕೆಂದಳ (ನಾ). ಕೆಂಪಾದ ಎಸಳು; ಕೆಂಪುದಳ, ಕೇಕು: 
ಉತ್ಕಲಿಕೆಗಳನೊಳಕೆ ಖ್ಲುವವರ ರಣರಣ ಕಾವಸ್ಥೆ ಗಳುಂ ಕೆಂದಳಂಗಳು 
ಮೊಡನೊಡನೆ ವಿಜೃಂಭಿಸಿದುವು (ಕಾದಂಉ. ೫೩೧) ; ತಳದೊಳೊಪ್ಪುವ 
ಪಸುರೆಸಳ ರೋಚಿಯಿಂ ನಡುವೆ ತೊಳಪ ಕೆಂದಳದ ದೀಧಧಿತಿಯಿಂದೆ 
ಮೇಲೆ ಕೆಂಗೊಳಿಪ ಹೊಂಗೇಸರೆದ ಕಾಂತಿಯಿಂದೆಅಗುವ ಸಿತಾಳಿಯ 
ಮರೀಚಿ (ಜೈಮಿಭಾ. ೧೫-೧೦). [ಕೆಂ + ದಳ (-ದಲ)] 


೨೦೪೮ 


ಕೆಂದಿ 


ಕೆಂದಳಿರ್ವಾಸು (ನಾ). ಕೆಂಪಾದ ಚಿಗುರಿನ ಹಾಸಿಗೆ: ಕೆಂದಳಿರ್ವಾಸು 
ಸೇಕದ ತೊವಲ್ಲೆಣೆಯಾಯ್ತು (ಪಂಪಭಾ. ೫-೭) ; ಕೆಂದಳಿರ್ವಾಸಿನೊಳು 
“ಪರವೆವೆರಸಿಯೊಡ್ಡೊ ಲಗಂಗೊಟ್ಟರ್ದನು (ಸೌಂದಪು. ೧೦-೨೭). 
[ಕೆಂದಳಿರ್‌ + ಪಾಸ್ಕು] 

5 | ಕೆಂದಆ (ನಾ). ಒಂದು ಬಗೆಯ ಮರ; ಕೆಂಪು ತರೆಯದ ಮರ: 

ತಡಸು ಕೆಂದಜಕ ತೆಂಗು ಸಂಗು ಕೇದಗೆ ಕದಳಿ (ಹಚಕಾ. ೫-೧೬). 
[ಕೆಂ + ಕಟ್ಸ್‌] 

ಕೆಂದಟಿಗಪೆರ್ಗಂಗ (ನಾ). ಒ ಬ್ಬಾತ ನ ಹೆಸರು; ಒಂದು 
ಬಿರುದು (ಗ): ನೊಟಮ್ಚನದಣ್ಣು ಪುಲಿನಾಡೊಮೇಗೆಲ್ತರೆ ವಾಣರಸರ್‌ 
ಕೆನ್ನಟಿಗಪೆರ್ಗ್ಯಂಗಂ ಅವರ ಮಗಂ ದೇವೆಯನಂ ಬೆಸಗೊ[ಟ್‌] 
(ಸೌಇಇ. IX-i, ೪-೬; ?). [?) 

ಸೆಂದಾಮರೆ, ಕೆಂದಾವರೆ (ನಾ). ಕೆಂಪು ಕಮಲ; ರಕ್ತೋತ್ಸಲ: 
ವಾಮಂ ಕರತಳಮದು ಕೆಂದಾಮರೆಯರಲೆನಿಪುದು (ಆದಿ. ೫-೬೯). 
ಕೆಂದಾವರೆ: ಕೆಂದಾವರೆಯ ಬಣ್ಣದಂತಪ್ಪ ತಳಮುಮಂ ಕಂಡು 
(ವಡ್ಡಾರಾ. ೧೪೮-೧೭) ; ತುಂಬಿಯ ಬಂಬಲ್ಲಳಂ ಕೆಂದಾವರೆಯರಲ್ಲ 
ಳೊಳ್‌ ಪುದಿದುಯ್ವಂತುಯ್ದು (ಆದಿಪು. ೨-೩೯ ವ) ; ಕೆಂದಾವರೆಗಳ೯ 
ಮಧುಕರವೃಂದಮನೊಳಕೊಂಡು ಮುಗಿಯೆ (ಕಾದ ೦ ಪೂ. ೮೦೯); 
ಮಣಕಿದುಂಬಿ ಕೆಂದಾವರೆಗೆ ಕನಿವಂತೆ (ಕುವ್ಕ್ಯಾದ್ರೊ 6. ೫-೫೪); 
ಕೆಂದಾವರೆಯಿದೆ ಕೊಳನಿಲ್ಲ ಸೌರಭ್ಯ ಬಂಧೂಳವಿದೆ ಬನವಿಲ್ಲ 
(ಕಂನವಿ. ೯-೯೨), [ಜೆಂ * ತಾಮರೆ] 

ಕೆಂದಾರ್ಕೈ| (ನಾ). ಕೆಂಪು ನಕ್ಷತ್ರ: ಪಡುಗೆಂಪು ಚಂದ್ರಗಾವಿಯ ಸೀರೆ 
ಕೆಂಬಲ್ಲಿ ಗಡಣ ಕೆಂದಾರೆಗಳಾಗೆ (ಕನಂವಿ. ೬-೧೦೦). [ಕೆಂ + ತಾರೆ] 

ಕೆಂದಾರೈ (ನಾ). ಕೆನ್ನೆ; ಗಂಡಸ್ಕಲ: (ಕಿ). [ಆ ಸಂ.ಕೆ:ನಾರ]) 

ಕೆಂದಾವರೆ "ಕೆಂದಾಮರೆ' ನೋ. 


10 


20 


ಕೆಂದಳೆಗ (ನಾ). ಒಂದು ಬಗೆಯ ಬತ್ತ ; ಕೆಂಪು ಬತ್ತ; ಕೆಂಬೂತಿ|23| ಕೆಂದಾವರೆಗೊಳ (ನಾ). ಕೆಂಪು ಕಮಲಗಳನ್ನುಳ್ಳ ಸರೋವರ: 


(?) : ಹೊಳೆಯುವ ಕೆಂದಳಗ ಕಸ್ತೂರಿ ವರ್ಣದೊಳು ಪರಿಮಳವಾಂತು 
ಮೆಆಕಿವ ಕಳಮೆಯ ತೆನೆಗಳು ಪರಿಶೋಭಿಸಂತ (ಕಂನವಿ. ೫-೭೧). [?] 
ಕೆಂದಳಿರ್‌, ಕೆಂದಳಿರು (ನಾ). ಕೆಂಪು ಚಿಗುರು, ತಳಿರು: 
ನನೆಯನೆ ಪೇ ಕೆಂದಳಿಕೊಳೆಯ್ದೆ ಬಟಲ್ಲೆಳಮಾವು (ಆದಿಪು. ೧-೬೫) ; 
ಬನಮಂ ಕೆಂದಳಿರಿಂದೆ ಬಾಸಣಿಸುತಂ (ಕಾದಂಉ. ೭೮೧) ; ಅಡಿದಳದ 
ಬಲ್ಲೊಂಪು ಕೆಂದಳಿರ ಪೆಂಪವಗಡಿಸಿ ಮಜನೇಜಸೆ (ಪದ್ಮರಾ. ೩-೨೭) ; 
ಒದೆದು ಪದದಲಿ ಕೆಂದಳಿರ ತೋಟಕಿದೆವಶೋಕೆಸೆ (ಕುವ್ಯಾಅ. ೧೮-೧೩) ; 
ಮಾವಿನ ಕೆದಳಿರ್ಗೆದಟದಂತೆಸೆದುದು ಹಾವುಗೆಹಣ್ಣಿಯ ಕೆಂಪು 
(ಭರಡ.೩-೧೬). ಕೆಂದಳಿರು: ನಳಿನವಿಲ್ಲದ ಕೊಳನು ನವಶಾಡ್ವಲಗಳಿಲ್ಲದ 
ನೆಲನು ಹೊಸ ಕೆ೨ದಳಿರುದೋಅದ ಮರನು (ತೊರ ರಾ. ೧-೫-೪೧); 
ಕೆಂದಳಿರ ನಖ ಶಶಿಬಿಂಬ ಪದಪದ್ಮ ಅಂದುಗೆ ಇಟ್ಟಿವನಾರೆ ಪೇಳಮ್ಮ 
(ಪುರಂದ. ೨-೭೦-೧) ; ತೀವಿದ ಕೆಂದೆಳಿರುಗಳ ಕೆನ್ನೀರ್ಮುತ್ತ 
ಭಾವಕಿಯರು ತಳೆದಿಹರು (ಕಂನವಿ. ೨೪-೨೦). [ಕೆಂ+ ತಳಿರ] 
ಕೆಂದಳಿರು "ಕೆಂದಳಿರ್‌' ನೋ. 
ಕೆಂದಳಿರ್ಮಾವು (ನಾ). ಕೆಂಪು ಚಿಗುರಿನಿಂದ ಕೂಡಿದ ಮಾವು; 
ಒಂದು ಜಾತಿಯ ಮಾವು: ತೀವಿರ್ದತ್ತು ತಳಿರ್‌ ಮೊದಲ್‌ ಪಣೆ 
ಕವಲ್ಗೊಂಬೆಂಬುವೀ ಕೆ3ದಳಿರ್ಮಾವಿಂಗಲ್ಲದೆ ಮಾವುಗಳ್ಗೆ ಪೆಜವ 
ಕ್ಲಿಂತೇಂ ಬೆಡಂಗಕ್ಳುಮೇ (ಆದಿಪು. ೧೧-೯೭). [ಕೆಂದಳಿರ್‌ * ಮಾವು] 
ಳೆಂದಳಿರ್ವಸೆ (ನಾ). ಆ ಕೆಂದಳಿರ್ವಾಸು: ಕುಳಿರ್ವೆಳಲತೆನನೆಗಂ 
ಕೆ೨ದಳಿರ್ವಸೆ[ಪಾಕಾಂ. ನೆ]ಗಂ ಸೂಸುವಾಲಿನೀರ್ವನಿಗಳ್ಳಂ ... ಕಾಂತೆ 
ಕರಮೆ ಹಂಗಿಗೆಯಾದಳ್‌ (ಚಂದ್ರಪು. ೫-೧೩೨). [ಕೆಂದಳಿರ್‌ + ಪಸ್ಕೈ) 


ಆ ಲಾವಣ್ಯವತಿಯರಾತಸಕ್ಕೆ ತಿದ ಕೆಂದಳಂಗಳ ಸಂದಣಿಯಂ ದಿಕ್ಚಕ್ರ 
ಮೆಲ್ಲಂ ಕೆಂದಾವರೆಗೊಳನಲರ್ದಂತೆಯಂಂ (ಕಾದಂಪೂ. ೪೭೮). 
[ಕೆಂದಾವರೆ ( £ ಕೆ೨ದಾಮರೆ) * ಕೊಳ್ಳ) 

ಕೆಂದಾವರೆವೂ (ನಾ). ಕೆಂಪು ತಾವರೆಯ ಹೂ: ಮೃದುವಾದ 
ತಳಂಗಳ ಕೆುಪು ಕೂಡೆ ಕೆಂದಾವರೆವೂಗಳಂ ಕೆದಲುವಂತಿರೆ 
(ಪಂರಾಮಾ. ೫-೯೩), ಕುಂಕುವದಿಂದೊಂದಿದ ಕೆಂದಾವರೆವೂಗಳಂ 
ತಳೆದು (ಕಬ್ಬಿಕಾ. ೩೦). [ಕೆಂದಾವರೆ (ಆ ಕೆ೨ದಾಮಕೆ) * ಪ್ಯೂ) 

ಸೆಂದಾಳಿ, ಗೆಂದಾಳಿ, ಗೆಂಧಾಳಿ (ನಾ). (ಕರಾ) ಕೆಂಪಾದ ತೆಂಗು; 
ಕೆಂದೆಂಗು: ಗುರುಗಳನ್ನು ನೋಡಲು ಹೋಗುವಾಗ ಎರಡು ಕೆುದಾಳಿ 
ತೆಗೆದುಕೊಂಡು ಹೋಗು (ರೂಢಿ). ಗೆಂದಾಳಿ: ಚಿಂಗನು ತನ್ನ 
ನೈಪುಣ್ಯ ನನ್ನೆಲ್ಲ ಉಪಯೋಗಿಸಿ ಒಂದು ಒಳ್ಳೆಯ ಗೆಂದಾಳಿ 
ಎಳನೀರನ್ನು ಆರಿಸಿ ಬಹಳ ಜಾಗ್ರತೆಯಿಂದ ಕೆತ್ತಿ (ಕಂ ಬಹು. ೩). 
ಗೆಂಧಾಳಿ: ಗೆಂಧಾಳಿಗೆ ಮೊಳಕೆ ಒಡೆಯಲು ಮನೆಯ ಮರುಳಿ ಹುಲ್ಲಿನಲ್ಲಿ 
ಮರೆಸಿಟ್ಟಿರು (ಬಾಳಿಗ. ೧೦೪). [-ತುಳು. ಗೆಂದಳಿ, ಗೆಂದಾಳಿ] 

“| ಕೆಂದಾಳು (ನಾ). ಒಂದು ಜಾತಿಯ ಮರ; ಹೊಂಗೆಮರೆ; 
| ತಮಾಲವೃಕ್ಷ: « ಕಾಲಸ್ಕಂದಃ, ತಮಾಲಃ, ಐಂದಃ -ಈ ೩ ತಮಾಲ 

| |. ವೃಕ್ಷಃ ಕೆದಾಳೆಂದುಯೆಂಬರು  (ನಾಚರಾ. ೧೦೮). 

[ಕೆ೨ 4 ತಾಳು (ಇ ತಾಲ್ವ)) 

ಕೆಂದಿ (ನಾ). ೧. ಕೆಂಪು ಬಣ್ಣವುಳ್ಳದು. ೨. ಕೆಂಪುಬಣ್ಣದ ಹಸು; 
ಕೆಂದುಹಸು : ತಂಗಿಯ ಕರೆಕೊಂಡು ಕೆಂದಿಯನ್‌ ಹೊಡಕೊಂಡು 
(ನಾಪದ, ೬೬). [ಕೆಂದ, * ಣ್ಯ) 


95 


43 


ಫೆಂದಿಸು 


ಕೆಂದಿಸು (ಕ್ರಿ). ಕೂಡಿಸು; ಸೇರಿಸು: ಕಾಡುವೆ ನಗಿಸುನೆ ಕಥೆವೇಕ್ವೆ | 
ಮುನಿದಿರ್ದ ಕಾದಲರನು ಕೆಂದಿಸುವೆನು ಆದರಿಸಕ್ಕ ಕೇಳ್‌ ಬೆಲೆಗೊಟ್ಟು 


ಕೊಳ್ಳೆಂದೋವಿ ತೋಯುತ್ತ (ಸೊಬಸೋ.೧೮-೩೦). [ಕೆಂದು *-ಇಸ್ಕು) 


ಕೆಂದು, (ಕ್ರಿ)..೧. ಆತುಕೊಳ್ಳು; ಒರಗು; ಆಶ್ರಯಿಸು : ಬಂದನಲ್ಲಿಗೆ 
ತಮದೆಡೆಗೆ | 5 


ವಿವಿಧ ಶಿಸ್ಕರ ಸಂದಣಿಯೊಳು ಸನತ್ಯುಮಾರನು ಕೆಂದಿದತಿ 


ಭಾಸ್ಕರನುದಯಮಾದಂತೇ (ಆನಂರಾ. ೧-೮-೧). ೨. ಮಲಗು; 


ನಿದ್ರಿಸು; ನಿಶ್ಚಲವಾಗು : ಧ್ಯಾನದೊಳಭವಂ ನೆಆಕಿದಿನಿಸಾನುಮನರೆ 
ಮುಚ್ಚಿ ಕಣ್ಣಳಂ ನಿಶ್ಚಳಿತಂ ತಾನಿರ್ದು ಮಜಕಿದು ಕೆಂದಿದ ಮೀನಂ | 


ತ[ಳ್ತಾ]ಡದಿರ್ದ ಮಡುವಂ ಪೋಲ್ತಂ (ಪಂಪಭಾ. ೮-೧೩). &ಿ. ಒಗ್ಗು; 


ಅಂಟು; ಪರಿಣಾಮಕಾರಿಯಾಗು : ಔಷಧ ಕೆಂದಲಿಲ್ಲ (ರೂಢಿ). |10 


[ಆ*ಳೇ?) 

ಳೆಂದ್ಲು (ನಾ). ಬೇಟಿ; ರತಿ; ಅನುರಾಗ: ಬೇಡಿಸುವಪ್ಪುಗಳ್ನೊರೆವ 
ಲಲ್ಲೆಯ ಮೆಲ್ನುಡಿಗಳ್ಳೆ ಕೂಡೆ ನಾಣೂಡಿದ ಕೆಂದುಗಳ್ಳೆ ಬಗೆಗೊಂಡು 
(ಪಂಪಭಾ. ೩-೮೩); ಕೆಂದನೀಕೆ ಕನ್ನಡಿಪಳೊ ಪಾಡಿದೀ ನೆವದಿನೆಂಬಿನೆಗಂ 
೬ ೬ ಮೇನಕೆ ಮುಂದೆ ಪಾಡಿದಳ್‌ (ಪಂಪಭಾ. ೭-೮೯). [೮ ಕೆಂದು?] 
ಕೆಂದ್ಕು(ನಾ).ಕೆಂಪು; ಕೆಂಬಣ್ಣ: ಹಸು ಎರಡು ಕರು ಹಾಕಿತ್ತು. ಒಂದು 
ಕೆಂದು, ಇನ್ನೊಂದು ಬಿಳಿ (ರೂಢಿ), "ಕೆಂದೆತ್ತು' ಪರಾ. [ಕೆಂ * -ದು] 
ಕೆಂದ್ಕು "ಕೇ? ಪರಾ. 

ಕೆಂದುಟಿ (ನಾ). ಕೆಂಪಾದ ತುಟಿ, ಕೆಂಬಣ್ಣದ ತುಟ; ಚೆಂದುಟ; 
ಮುಂದಲೆಯ ಕಂಪನಾಘ್ರಾಣಿಸಿ ತೊರೆದ ಜೊಲ್ಲ ಕೆಂ[ಪಾಠಾಂ. ಚೆಂ] 
ದುಟಿಯ ಬಾಯ್ದೆ ಆಕಿಯನೈದೆ ಚುಂಬಿಸಿ (ಜೈಮಿಭಾ- ೧೮-೨೦) ; ಎಸೆವ 
ದಂತದ ಕಾಂತಿಯೊಡಗೂಡಿ ಕೆಂದಂಟ ಬಾಲಚಂದ್ರೆನಂತೆ ಭಾಸಮಾನ 
ಮಾಗೆ (ಸೌಗಂಧಿ. ೩೯-೨). (ಕೆಂ ತುಟ] 

ಕೆಂದೂಳ್‌, ಕೆಂದೂಳಿ, ಕೆಂದೂಳು, ಕೆಂಧೂಳ್‌ (ನಾ). ಕೆಂಪು 


೨೦೪೪ 


[20 ಕೆಂಧೂಳ್‌ "ಕೆಂದೂಳ್‌' ನೋ. 


ಸೆಂಪಯ 


ಕೆಂದೆತ್ತು (ನಾ). ಕೆಂಬಣ್ಣದ ಎತ್ತು : ಕೆಂಡೆತ್ತು ಕೈಯಲ್ಲಿ ಕೆಂಪಂಗಿ 
ಮೈಯಲ್ಲಿ ಚಿಂದರು ಬಾವಲಿ ಕಿನಿಯಲ್ಲಿ ಇಕ್ಕೊಂಡು ಆಣ್ಣಾ ಬಂದಾ 
ತಂಗೀ ಕರೆಯೋಕೆ (ಜಗೀತೆ. ೨೯). [ಕೆಂದ್ಯು * ಎತ್ತು (ಆ ಎಟ್ರು,)] 
ಕೆಂದೇಯ್‌, ಕೆಂಜೇಳು (ನಾ). ಕೆಂಪು ಚೇಳು: ಕಡೆಯದೆ 
ಕೆಂದೇಟ್‌ಂಬುದು ಮಿಡಿದೆ ವಿಷಂ ಪವನನಿದರ ಸೊಡರಂತಕ್ಕುಂ 
(ಖಮದ. ೧೧-೩೯)- *ೆಂಜೇಳು: ಜಿಗುಳೆ ಕೆಂಜಿಗ ಕಟ್ಟಿರುಹೆ 
ಯೋತಿಯು ಗೊದ್ದ ನೆಗೆವ ಹಾವರಣೆ ಕೆಂಜೇಳು (ಕಂನವಿ. ೧೮-೪೦), 
[ಕೆಂ + ತೇರ್‌] 

ಕೆಂದೊಐಕೆ (ನಾ). ಕೆಂಪಾದ ತೊರೆ; ರಕ್ತದ ಹೊಳೆ: ಅಣಿಯಟ್ಟ 
ಖಳರ ಖಂಡಿಸಿ ಬಿಸಿರಕುತ ಕೆಂದೊಟಕೆಯೊಳು ತೊಳೆದ ಡಕ್ರವನು 
ಒಜಕೆಯೊಳು ಕೃಷ್ಣ ಬೈತಿಡುವಂತೆ (ಮೋಹತ. ೧೫-೩). [ಕೆಂ + ತೊಜಕ್ಕಿ] 
ಕೆಂದೋರ (ನಾ). ಒಂದು ಊರಿನ ಹೆಸರು: ನ್ರೀಹಿಮುಖಗ್ರಾಮ 
ಳೆಸುವೊಳಲ ಕೆನ್ಹೋರ ಮಾನ್ಯ ನನ್ನಿಗ್ರಾಮ ಪ್ರಭೃತಿ ದಶಗ್ರಾಮ ಪರಿ 

ಭೋಗೇನ (ಇಆ. XIX, ೧೮-೧೪ ; 602). [| 
15| ಕೆಂಧೂಲಿ, ಕೆಂಧೂಳಿ (ನಾ). ಕೆಂದೂಳ್‌ : ಕೆಂಧೂಲಿ [ಪಾಠಾಂ. ೪] 
ಯಿಂದಾಗಸಂ ಕೆಂಪಾದುದಾಗಿ (ಶಮದ. ೧೫೫ ಪ್ರಯೋ). ಔಂಧೂಳಿ: 
ಕೆಂಧೂಳಿಮಣಿಸಿತನಿಮಿಸತ್ವವನಮರ ಸಂತತಿಯ (ಕುವ್ಯಾಕ, ೯-೨೯) ; 
ಪಾದಗಟ್ಟನೆಯಿಂದ ಹುಟ್ಟದ ಕೆಂಧೂಳಿಗಳು ಎಲ್ಲಾ ಕಡೆಯಲ್ಲೂ ಮುಚ್ಚಿ 

; ಕೊಂಡವು (ಕೃವಾಭೀ. ೯೬). [ಕೆಂ + ಧೂಲಿ] 


ಸೆಂಧೂಳಿ "ಕೆಂಧೂಲಿ' ನೋ. 
ಕೆಂಧೂಳಿಡು (ಕ್ರಿ). ಕೆಂಪು ದೂಳನ್ನು ತುಂಬು, --ಕವಿಸು: 
ಕವಿದು ಕೆಂಧೂಳಿಡುವ ಸೇನಾಟವಿಯ ನೋಡುತ (ಕುವ್ಯಾಕ. ೧೪-೩೪). 
[ಕೆಂಧೂಳ್‌ (ಆ ಕೆಂದೂಳ್‌) * ಇಡು] 


ಧೂಳು ; ಕೆಂಪು ಹುಡಿ: ಕೆ:ದೂಳುಸುಕಲೆಣ್ಣೆಸೆಗಳಂ (ಜೈಮಿಭಾ. |25| ಕೆಂಪೆ (ನಾ). ೧. ಕೆಂಪಗೆ ಇರುವವನು; ಕೆಂಬಣ್ಣದವನು : 


೪-೩೦); ಚತುರಂಗದ ಪದಹತಿಯಲಿ ಮುಜಾದೇಳ್ವ ಕೆಂದೂಳ್ಗಳ್‌ 
(ಕಂನವಿ. ೧೭-೨೮). ಔಂದೂಳಿ: ಮುಂದೈಸಿ ಕೆಂದೂಳಿಯೊಳ್‌ 
ಕೆಸರ್ಮಸಗಿದ ಜಲದುರ್ಗ ಮೆಲ್ಲಂ ನೆಲದೊಳೊ ರಂತಾಗೆ 
(ಅಜಿಪು. ೯-೧೭ ವ); ಗಗನದೊಳಚ್ಚರಿಯೆನೆ ನೆಗೆದೊಗೆದುದು ಕೆಂದೂಳಿ 
(ವರ್ಧಪು. ೫-೨೫) ; ಕೆಂದೂಳಿಯನೊಟ್ಟ ಕೊಳಲೆಂದು (ಕಬ್ಬಿಕಾ. ೪೪) ; 
ಉರವಣಿಸಿ ಕೆ೨ದೂಳಿ ನಭಕುಪ್ಪರಿಸೆ ಹೊಯ್ದಾಡಿದರು(ಕುವ್ಯಾಭೀ. ೪-೭). 
ಕೆಂದೂಳು: ಅನಿಲ ಬೀಸಿದನು ಕೆ೨ದೂಳು ಮಸಗಿತ್ತು 
(ಬಸು. ೬೧-೧೧); ಭಾಸ್ಕರನ ರಥಚಯಖುರಹತಿಯೊಳುದೃವಿಸಿದ 
ಪರಾಚಳದಕೆಂದೂಳೊ . . . ಎನಲಾವರಿಸಿದುದು ಸಂಧ್ಯಾರುಣವು 
(ಜೀವಂಚ, ೪-೧೫) ; ದಾಳಿಯ ಕುದುರೆಯಬ್ಬರದ ಕಾಲ್ದುಳಿಯ ಕೆ೨ದೂ 
ಳುಗಳಭ್ರ) ಕುಪ್ಪರಿಸೆ (ಕಂನವಿ. ೧೨-೯). ಶೆಂಧೂಳ್‌ : ರವಿಯವೊಲು 
ಶತಪತ್ರ ಸಂಘಾತವನು ಪಾದದಲಣೆದು ಕೆಂಧೂಳವಗಡಿಸೆ ಕುರುಸೇನೆ 
ಳೈಕೊಂಡುದು ರಣಾಂಗಣವ (ಕುವ್ಯಾಭೀ. ೮-೧೨) ; ಪಾದಾಗ್ರಹತಿಗೇಳ್ವ 
ಕೆಂಧೂಳ್‌ ಬತ್ತಿಸಿತು ಗಗೆನಗಂಗಾನದೀ ಜಲವನು (ಚಿಬಪು. ೪೪-೧೦). 
[ಕೆಂ + ದೂಳ್‌] 

ಕೆಂದೊಳಿ "ಕೆಂದೂಳ್‌' ನೋ. 

ಕೆಂದೂಳು "ಕೆಂದೂಳ್‌' ನೋ. 

ಳೆಂದೆಂಗು (ನಾ). -ಕೆಂದಾಳಿ: “ಅಸಿಫಲಃ-ಕೆಂದೆಂಗು” 
(ಓಷಧಿ. ೫); ಕೆಚ್ಚನೆ ತೆಂಗು, ಕೆಂದೆಂಗು (ಶಬ್ದಾನು. ೩೪೧ ಪ್ರಯೋ); 


ಬನದೊಳಿರ್ದ ತೆಂಗೆಲ್ಲ ಕೆಂದೆಂಗಾದವು (ಗುಭಚ. ೨-೨೩); ಕೆಂದೆಂಗಿನ | 45 


ಮರ ಘನ ಫಲಸಹಿತವೊಬ್ಬಹುವು (ಕಂನವಿ. ೫-೭೮). [ಕೆಂ + ತೆಂಗ್ಳು] 


ಕೆಂಪನಿನಾ ಹಳದಿಯವಾ ಅಂದ ಚೆಂದವಣ್ಹ್ಮಾ (ಸೂರ್ಯಪಾ. ೧೦೬-೭). 
"ಕೆಂಚ, ಪರಾ. ೨. ಒಬ್ಬಾತನ ಹೆಸರು. "ಕೆಂಪಯ' ಪರಾ. 
[ಕೆಂಪು * -ಅ] 

ಕೆಂಪಗೆ (ಅ). ಕೆಂಬಣ್ಣದಿಂದ ಕೂಡಿ; ಕೆಚ್ಚನಾಗಿ; ಕೆಚ್ಚಗೆ: 
ಕೆಂಪಗೆ ಕಾದ ಕುಡವು (ಮುಂಬಯಿ. ೨-೧೨); ಹೊಲ ಹಚ್ಚಗಾಯಿತು ; 
ಒಡೆಯನ ಕಣ್ಣು ಕೆಂಪಗಾದವು (ಗಾದೆ). [ಕೆಂಪು + -ಅಗ್ಮೆ] 

ಕೊಪಡರ್‌, ಕೆಂಪಡರು (ಕ್ರಿ). ಕೆಂಪಗಾಗು; ಕೆಂಪೇರು; ಕೆಂಚ 
ಗಾಗು: ಕುಂಕುಮದೊಳರ್ದಿದ ಬಾಳೆಗಳನ್ನವಾಗಿ ಕೆಂಪಡರ್ದಲರ್ಗಣ್ಣ 
ಳಿಂದ (ಆದಿಪು. ೧೨-೨೫); ಪಸರಿಸಿ ನೀಳ್ಮ ಕೆಂಪಡರ್ದ ಶಾಳಿ ತೇದಿಂ 
(ಎಕ. ೪11, ಸಾಗರ. ೧೦೯-೫೫; 1042) ; ಆ ಕಿಚ್ಚಿನ ನಾಲಗೆಯಂತೆ 
ಕೆಂಪಡರ್ದ ಕಣ್ಗಳುಂ (ಕುವ್ಯಾರ್ರೋ. ೧೫-೪೪). ಜೆಂಪಡರು: 
ಕೆಂಪಡರಿದೋಗರ ಸಹಿತ ಭೂತಕೆ ಬಡಿಸಿದರು ಮಾಂತ್ರಿಕ 

[ಕೆಂಪು * ಅಡರ್‌) 


90 


೨5] 


(ಕುವ್ಯಾದ್ರೋ. ೯-೩). 
ಸೆಂಪಡರು "ಕೆಂಪಡರ್‌' ನೋ. 
a ಕೆ೨ಪಡಸು (ಕ್ರಿ). ಆ ಕೆಂಪಡರ್‌: ಅಧರಂ ಬೆಳ್ಬೀಆದೂರುಡ್ವ್ತಯಂ 
ಪೊಡರ್ಬಾಕಂಪಿಸದಕ್ಸಿ ಕೆಂಪಡಸದೊರ್ವಂಗೋತು ನೀನ ನ್ಯ ಕೊಳ್‌ 
ಕೊಡಗೂಸಿರ್ಪವೊಲಿರ್ಪೆ (ಜಗವಿ. ೧೬-೧೨೬). [ಕೆಂಪು + ಅಡಸು] 
ಕೆಂಪನೆ (ಅ). ಕೆಂಪಗೆ: (ಕ). [ಕೆಂಪು + -ಅನೈೆ ( -ಅನೆಯ್ಯ)] 
ಕೆಂಪಯ (ನಾ). ಒಬ್ಬಾತನ ಹೆಸರು: ಸೂರಪಗೌಡನ ಮಗ 
ಕೆಂಪಯನು ನಿಲಿಸಿದ ಗರುಡಗಂಭ (ಮೈಆರಿ. ೧೯೨೩, ೩೦-೪; 7). 
(ಕೆಂಪ * ಆಯ್ಕ (< ಆಯ್ಯ್ಯ)] 


ಕೆಂಪರಗು 


ಕೆಂಪರಗು (ನಾ). ಕೆಂಪು ಬಣ್ಣದ ಅರಗು: *ಲಾಕ್ಪಾ, ರಾಕ್ಟಾ, | 
ಲಾ | 
ಜತು, ಯಾವಃ, ಅಲಕ್ತಃ, ದ್ರುಮಾಮಯಃ - ೬ ಅರಗಿನ ಹೆಸರುಗಳು 


ಕೆಂಪರಗು, ಬಣ್ಣದ ಅರಗು” (ಸಿದ್ಧಾಂತಿ. ೧೭೯). 
[ಕೆಂಪು ಅರಗ್ಳು) 


೨೦೫೦ 


ಕೆಂಪಿ (ನಾ). ಕೆಂಪಾಗಿರುವವಳು; ಕೆಂಪು ಮೈಬಣ್ಣದವಳು: 5 


ಕೆಂಪಿಯೊರ್ನ್ವಳು ಬಂದು ರಾಯನ ಹಸ್ತಕೆ ಸಂಪಗೆ ಹೂಗಳ ನೀಡಿ 
(ಭರಡ, ೫-೩೨). [ಕೆಂಪು + -%] 
ೆಂಪಿಡಿ (ಕ್ರಿ). ಕೆಂಪುಬಣ್ಣ ತುಂಬು; ಕೆಂಪಾಗು: ಸೊಡರ್ಗುಡಿಯ 
ಕೆಂಪಿನೊಳ್‌ ಕೆಂಪಿಡಿದರೆ ,,. ಎಸೆದಿರ್ದುವರಿಗನಸ್ತ್ರಡಯಂಗಳ್‌ 
(ಪಂಪಭಾ. ೧೦-೪೮). [ಕೆಂಪು * ಇಡ್ವಿ] 
ಫೆಂಪಿಸು (ಕ್ರಿ). ಕೆಂಪಾಗು; ಕೆಂಪುಬಣ್ಣವನ್ನು ತಾಳು: ಹೊಂಚಿ 
ತ್ತಾಳಿಯು ಕೆಂಸಿಸಿದಂತೆ (ಚನ್ನವ. ೬೪-೫). [ಕೆಂಪು * -ಇಸ್ಕು] 
ಕೆಂಪು, (ನಾ). ೧. ಕೆಂಪುಬಣ್ಣ; ರಕ್ತವರ್ಣ; ತಾಮ್ರವರ್ಣ: 
“ಅರುಣ, ಶೋಣಃ, ರಕ್ತಃ, ಮಾಂಜಿಸ್ಮಃ, ಪಾಟಳಃ, (ಅ) ತಾಮ್ರಃ, 
ಲೋಹಿತಃ - ೭ ಕೆಂಪು” (ಹಲಾಯು. ೧೨೧-೪೮); ಕೆಂಪುಮ್ಮುಳಿಸಿಂದೆ 
ವಾಂತುವೆನೆ . . . ಅಕ್ಷಿಗಳ್ಗ್ಸೆ ರಾಗಮ್ಮದಧುಸೇವೆಯಿಂ ನೆಗಟಕಿ 
(ಕಾವ್ಯಸಾ. ೬೬೫ ಶೂದ್ರಕ) ; ಮುನಿಸಿನೊಳ್‌ ಕೆಚ್ಚನಾದ ಕಣ್‌ ದೆಸೆಗೆ 
ಕೆಂಪನೊದನಿಸಿದುದು (ಆದಿಪು.೧೪-೨೩); ಉದಯದ ಕೆಂಸಿನಿಂಪುದಿದೊಂ 
ದಿನ ಬಿಂಬಮೊ (ಕಾದಂಪೂ. ೪೧೪) ; ಸುಣ್ಣದಿಂದರಿಸಿನದಿಂ ಕೆಂಪಪ್ಪುದು 
(ಧರ್ಮಾಮ್ಯ. ೬-೧೦೮) ; ಕೋಲ ತೆಗಹಿನ ಕಿವಿಗಡಿಯ ಕಣ್ಣಾಲಿಗಳ 
ಕೆಂಪುಗಳ ಹೊಗರು ಛಡಾಳಿಸಲು (ಕುವ್ಯಾಭೀ. ೮-೪೦); ಹವಳದ 
ಸಬ್ಲತೆಗೆ ಕೆಂಪಾರಿತ್ತರು ಸನಿಮಾತಿನ ಗಿಳಿಗೆ ಹಸುರ್ಕಾರು ಬರೆದರು 
(ಪುರಂ ದ. ೨-೪೯-೫). ೨. ತಾಮ್ರ: *ಸುಲುವೆಂದು ಕಿಸುವೆಂದುಂ 
ಕೆಂಪೆಂದುಂ ತಾಮ್ರಂ7 (ಕಶಸಾ. ೫-೬೩); “ಕೆಂಪು ಕಿಸು ಸುಲ್ಲೆನಲ್ಕಿವು 
ಪೆಂಪಿಂ ತಾಮ್ರಕ್ಕೆ ನಾಮ? (ಕಎಕಂ. ೫೪). &, ಕೆಂಪುಬಣ್ಣದ 
ಹೆರಳು; ಮಾಣಿಕ್ಯ: “ಶೋಣರತ್ನಂ ಲೋಹಿತಕಃ ಸದ್ಮರಾಗಃ - ೩ 
ಕೆಂಪುಗಳು? (» ದ್ಧ ಂತಿ. ೨೬೦); ಕೆಂಪು ಪವಳ ಪುಸ್ಕರಾಗ ಯಾ 
ಮೂರು ರತ್ನಗಳು (ಸೌಗಂಧ. ೩೬೩-೨೧). ೪. (ಕರಾ) ಒಂದು 
ಚರ್ಮರೋಗ, [ಕೆಂ + -ಪ್ಪು) 
ಳೆಂಪುು (ನಾ). ಎಕ್ಕಡ; ಮೆಟ್ಟು : ತಿದಿಯುಂ ಸಂಬಳಿಗೋಲುಂ 
ಳೆಂಪುಂ ಫೊಸಮಿಳಿಯುಂ ಬೆರಸುತೆ ಬಂದು ಪೊಳಲಂ ಪೊಕ್ಕರ್‌ 
(ಬಂಹರಿ. ೯-೯೧). [ಆ ಕೆರ್ಪು) 
ಳೆಂಪುಕಲ್ಲು (ನಾ). ಕೆಂಬಣ್ಣದ ಕಲ್ಲು; ಮಾಣಿಕ್ಯ; ಪದ್ಮರಾಗ: 
*ಶೋಣರತ್ನಂ, ಲೋಹಿತಕಃ, ಪದ್ಮೆರಾಗಃ - 4 ಕೆಂಪುಗಳು, ಕೆಂಪು 
' ಕಲ್ಲುಗಳು” (ಸಿದ್ಧಾಂತಿ. ೨೬೦). [ಕೆಂಪು * ಕಲ್ಲು (ಆ ಕಲ್ಮ್‌)) 
, ಕೆಂಪುಗಣಜಿಲೆ (ನಾ). ಕೆಂಪು ಬಣ್ಣದ ಗಣಜಿಲೆ : (8). 
[ಕೆಂಪು * ಗಣಜಿಲೆ) 
ಳೆಂಪುಗದಡು (ಕ್ರಿ). ಕೆಂಪುಬಣ್ಣ ; ಕದಡಿಹೋಗು, ಕುಗ್ಗು : 
ಪಕಿದನುಲೇಸನದ ತೊ ಡಕಿದ ಗಳದ ಹಾರದ ಕೆಂಪುಗದಡಿದಧರದ 
(ಚೈ ಮಿಭಾ. ೧೦-೫೦). [ಕೆಂಪು * ಕದಡು,] 
ಕೆಂಪುಗೂಡು (ಕ್ರಿ). ಕೆಂಪುಬಣ್ಣದಿಂದ ಕೂಡಿರು: ಭೂಲಲನೆಗಾ 
ಕಳನೆ ಪ್ರಸವೋತ್ಸನಕ್ಕೆ ಸಮ್ಮೇಳಿಸಿದ ಕೆಂಪುಗೂಡಿದ ಹಸುರು ಪಟ್ಟಿಯ 
ವಿಶಾಲವಸನದ ಮುಸುಕಿದೆಂಬಿನಂ ಕಣ್ಣೆಸೆದುದು (ಚಿಬಪು. ೧೧-೯). 
[ಕೆಂಪು * ಕೂಡ್ಕು) 
ಕೆಂಪುಗೊದ್ದ (ನಾ). ಇರುವೆ; ಗೊದ್ದದಲ್ಲಿ ಒಂದು ಬಗೆ: ಕೆಂಪು 
ಗೊದ್ಡೆ ಕಡಿದರೆ ಬಹಳ ನೋವು (ರೂಢಿ). [ಕೆಂಪು * ಗೊದ್ದ] 


ಶು 
ಟಾ 


45 


ಕೆಂಖೆಳೆಸು 


ಕೆಂಪುಗೋರಂಟೆ, ಕೆಂಪುಗೋರಟಿ (ನಾ). ಕೆಂಪು ಬಣ್ಣದ 
ಗೋರಂಟಿ: “ಪೀತಮಾ ಸಹಚರಿಯು ಕೆಂಪುಗೋರಂಟಿ [ಪಾಠಾಂ. 
ಗೋರಟಿ]* (ಮಂಗರಾ. ೩೭-೨೨). ಕೆಂಪುಗೋರಟೆ. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಕೆಂಫು + ಗೋರಂಟಿ] 
ಳೆಂಪುಗೋರಟ "ಕೆಂಪುಗೋರಂಟಿ? ನೋ. 
ಕೆಂಪುಜನ (ನಾ). ಕೆಂಪುಬಣ್ಣದ ಜನ; ಫಿರಂಗಿ ಜನ: ಈಚೆಗೆ 
ಜರ್ಮನಿ ಯುದ್ಧ ವಾದಾಗ ಯಾರೋ ಕೆಂಪುಜನರು ಬಂದು ಒಳ್ಳೆ ಹೋರಿ 
ಗಳನ್ನೆಲ್ಲಾ ಕೊಂಡುಕೊಂಡು ಹೋಗಿಬಿಟ್ಟರು (ಹುಟ್ಟಹ. ೫೯). 
[ಕೆಂಪು * ಜನ) 
ಕೆಂಪುದುಂಬಿ (ನಾ). (ಉಕ). ಕಡಜದ ಹುಳು; ಕಣಜದ ಹುಳು; 
ಕಡಜೀರಿಗೆ: “ಗಂಜೋಲಿ, ಗಂಥೋಲೀ ವರಟಾ -೨ ಕೆಂಪು ದುಂಬೀ 
ಹೆಸರು; ಕಣಜದ ಹುಳಕ್ಕೂ ಹೆಸರು” (ಸಿದ್ಧಾಂತಿ. ೧೪೧). 
[ಕೆಂಪು * ತುಂಬಿ) 
ಕೆಂಪುದಳಿರ್‌ (ನಾ).- ಕೆಂದಳಿರ್‌ : ಗಿಳಿನುಡಿಯ ಪೊಣರ್ವಕ್ಕಿಮೊಲೆಗಳ 
ಕೆಂಪುದಳಿರಡಿಯ (ಸಾಳ್ವಭಾ. ೨-೨). [ಕೆಂಪು * ತಳಿರ] 
ಕೆಂಪುದಾವರೆ (ನಾ). - ಕೆಂದಾಮರೆ : *ಅರುಣಾಬಮೆನೆ ಕೋಕನದ 
ಮೆನಲ್‌ ಕೆಂಪುದಾವರೆಯಕ್ಕು ” (ಮಂಗರಾ. ೧೨೪-೧೬). 
[ಕೆಂಪು + ತಾವರೆ (೮. ತಾಮರೆ)] 
ಹೆಂಪುಜೋಲಯ (ಕ್ರಿ). ಕೆಂಪುಬಣ್ಣವನ್ನು ತೋರು; ಕೆಂಪಾಗಿ 
ಕಾಣು: ಕಾಲ್ಮ್ಕೊಗಂ ಕೆಂಪುದೋಜಕಿ ರದಾಜಮರಾಳಂ(ಮಂಗರಾ. ೫೧-೭). 
[ಕೆಂಪು * ತೋಣ್ಕು (ಆ ತೋಜಟ್‌್‌)] 
ಕೆಂಪುನೆಲ್ಲು (ನಾ). ಕೆಂಪುಭತ್ತ; ಒಂದು ಜಾತಿಯ ನೆಲ್ಲು: 
*ಆಶುಃ, ಪ್ರೀಹಿಃ, ಪಾಟಿಲಃ - ೩ ಕೆಂಬಾರದ ಭತ್ತ, ಕೆಂಪುನೆಲ್ಲು? 
(ಸಿದ್ಧಾಂತಿ. ೨೩೯). [ಕೆಂಪ * ನೆಲ್ಲು (ಆ ನೆಲ್‌)] 
ಕೆಂಪುಮಲೆ (ನಾ). ಪಶ್ಚಿಮಘಟ್ಟದಲ್ಲಿಯ ಒಂದು ಬೆಟ್ಟ: (8). 
"ನೀಲಮಲೆ? ಪರಾ. [ಕೆಂಪು * ಮಲೆ) 
ಕೆಂಪುಮಾನು (ನಾ). ಕೆಂಪುಬಣ್ಣದ ಮಾನು; ಕೆಮ್ಮಾನು: 
*ಕೋಹಿತಃ-ಕೆಂಪುಮಾನು? (ಸಿದ್ಧಾಂತಿ. ೭೩). 
(ಕೆಂಪು * ಮಾನ್ಮು (ಆ ಮಾನ್‌) 
ಕೆಂಪುರತ್ನ (ನಾ). ಕೆಂಬಣ್ಣದ ರತ್ನ; ಮಾಣಿಕ್ಯ; ಪದ್ಮರಾಗ: 
* ಮಾಣಿಕ್ಯ - ಕೆಂಪುರತ್ನ? (ಗಂಗಾಮ. ೨೫೪). [ಕೆಂಪು * ರತ್ನ) 
ಕೆಂಪುಲಾನಗ (ನಾ). ಕೆಂಬಣ್ಣದ ಲಾವಗೆ ಹಕ್ಕಿ: (8). 
[ಕೆಂಪು * ಲಾವಗೆ (ಆ. ಲಾವಗೆ)] 
ಕೆಂಪುವಾಸು (ಕ್ರಿ). ಕೆಂಪುಬಣ್ಣವನ್ನು ಹಾಸು; ಕೆಂಪು ಹೊದಿಕೆ 
ಯನ್ನು ತೊಡಿಸು : ಘಳಿಯಿಸಿ ಕೆಂಪುವಾಸಿದವೊಲಿರ್ದೆವು ಮಾಮರ 
ಗಳ್‌ ಬಸಂತದೊಳ್‌ (ಸಂಪಭಾ. ೫-೩೨). [ಕೆಂಪು + ಪಾಸ್ಕು] 
ಕೆಂಪುನೀಯಿು (ಕ್ರಿ). ಕೆಂಪುಬಣ್ಣನ ನ್ನು ಬೀರು, --ಹರಡು: 
ಲೋಚನಂ ಕೆಂಪುನೀಆಕಿ ಪಾಂಡಿಮಮಧರಕ್ಕಳವಡೆ (ಜಗನಿ. ೮-೨೬). 
[ಕೆಂಪು + ಬೀಜು] 
ಕೆಂಪಿಸೆ (ಕ್ರಿ). ಕೆಂಪನ್ನು ಬೀರು; ಕೆಂಪಗೆ ಹೊಳೆ: ಇಲಿಯ ಬಿಲ 
ದ್ವಾರಂಗಳ ಕೆಲದೊಳ್‌ ಕೆಂಪೆಸೆದು ಮಿಸುಪ ಕನಕದ ರಜಮಂ ಲಲಿ 
ತಾಂಗಿ ಕಂಡು (ಸಂಚತಂ. ೧೫೫-೧೫). [ಕೆಂಪು + ಎಸೆ] 
*ೆಂಪೆಳಸು (ನಾ). ಕೆಂಪಗಾಗು; ಕೆಂಪೇರು: ಅಳನಿಲ್ಲದಳುತ್ತಿರೆ 
ಕೆಂಪೆಳಸಿದ ಬಾಸ್ಪಾಂಬುಪೂರ್ಣ ಲೋಚನಮಂ ತಜ್ಞಳದಿಂದೆ ಕರ್ಚಿ 
(ಕಾದಂಪೂ. ೭೦೨). [ಕೆಂಪು * ಎಳಸು] 


ಕೆಂಪೆಳ್ಳು 


ಕೆಂಸೆಳ್ಳು (ನಾ). ೧. ಕೆಂಬಣ್ಣದ ಎಳ್ಳು : ಎಳ್ಳು ಮೂರು ಪ್ರಕಾರೆದ್ದು | 
* - - ದಿಳೀಎಳ್ಳು ಕರೆಯಳ್ಳು ಮತ್ತು ಕೆಂಪೆಳ್ಳು (ಮುಂಬವ್ಯಾ. ೩೫). | 
೨. ಮೈಯ ಚರ್ಮದ ಮೇಲೆ ಇರುವ ಕೆಂಪುಬಣ್ಣದ ಚುಕ್ಕೆ: | 
ಕೋಹಿಣಿಯು ಎದೆಯ ಕೆಂಪೆಳ್ಳು ಗೆಳತಿ ಅವನವಳು (ನಾದಲೀ. ೭೩-೨೧). 
"ಕರಿಯೆಳ್ಳು?, "ಕಾರೆಳ್ಳು' ಪರಾ. [ಕೆಂಪು * ಎಳ್ಳು (ಆ. ಎಳ್‌)] 
ಕೆಂಪೇಜು (ಕ್ರಿ). ಕೆಂಪುಬಣ್ಣವನ್ನುತಾಳು; ಕೆಂಪಾಗು : ಕೆಂಪೇಜಾದ 
ಕಣ್ಗಳು೦ ಬೆಳ್ಬೇಜಕಿದ ಬಾಯ್ದೆಆಕಿಗಳುಂ (ಪಂಪಭಾ. ೫-೬೬ ವ); 
ಕೆಂಪೇಆದಕ್ಷಿಯಲೆರಡುಕೋಡಿಯಲೊಗುತಲದೆ ಕಿಡಿಗಳ ತುಷಾರಚಯ 
(ಕುವ್ಯಾಕ. ೧೨-೧೫); ಕೆಂಪೇಜಿದಕ್ಟಿಯ ಕುಣಿವ ಮಾಸೆಯ 

ಕಾಹುರದ ಮನದೆ (ತೊರರಾ. ೪-೬-೧೮). 
[ಕೆಂಪು ಏಜ್ಮು (ಆ ಏಆರ್‌,)] 
ಕೆಂಪೊಗೆ (ಕ್ರಿ). ಕೆಂಪುಬಣ್ಣವನ್ನು ಚೆಲ್ಲು, ಬೀರು: ಪರಿಮಳಿತ 
ಪೂಗೊಂಚಲಿನ ಕೆಂಪೊಗೆ (ಪಾಳಾಂ. ರೆ]ದ ಕಿಸಲಯವಲ್ಲರಿಯ 
(ಕೆಂಪು + ಒಗ್ಗೆ) 
ಕೆಂಪೊಡರಿಸು (ಕ್ರಿ). ಕೆಂಪಾಗು : ಬಸವಲ್ಲದಟ್ರು ಕೆಂಪೊಡರಿಸೆ ತೀವಿರೆ 
ಬಾಷ್ಟಸಲಿಲಂ .. . ಎಸೆವ ಕಣ್ಗಳಿಂದೀಕ್ಸಿಸಿದಂ (ಕಾದಂಪೂ. ೪೮೩). 

- [ಕೆಂಪು * ಒಡರಿಸು] 
ಕೆಂಪೊತ್ತು (ಕ್ರಿ). ಕೆಂಬಣ್ಣವನ್ನು ತಾಳು; ಕೆಂಪಾಗು : ಇತ್ತ ರವಿ 
ರಶ್ಮಿಗಳು ನೆಜಕೆ ಕೆಂಪೊತ್ತಿ ದವು (ಕುವ್ಯಾದ್ರೋ. ೧೪-೨೫). 
(ಕೆಂಪು + ಒತ್ತು] 

ಕೆಂಪೊದವು (ಕ್ರಿ). -ಕೆಂಪೊಡರಿಸು : ಕೆಂಪೊದವಿದ ಪಡುವಣ ಡೆಸೆಗೆಯ್ದಿ 
ದನರುಣರುಚಿಪ್ರಕಾಶನಪ್ಪ ದಿನೇಶಂ (ಕಾದಂಪೂ. ೮೦೮). 

[ಕೆಂಫು * ಒದವು,] 
ಕೆಂಪೊರೆ (ಕ್ರಿ). - ಕೆಂಪೊಗೆ: ಕಟ್ಟಿಸಕ ಕೆಂಪೊರೆವ ಹೂವೆಸಳಿನೇರ್ಗಳಂ 
ಬಿಟ್ಟ ಕಣ್ಣಿಂ ಕಾಳು ಕಂಡನೆದೆ ಕರಗಿ (ಉಲೂರ. ೧೧೦-೨೨೫). 

[ಕೆಂಪು * ಒರೈ (ಆ ಒಣಕ್ಕಿ)) 

ಕೆಂಪೋಲೆ (ನಾ). ಕೆಂಪು ಹರಳು ಕೂಡಿಸಿದ ಓಲೆ; ಮಾಣಿಕ್ಯದ 
ಓಲೆ: (6). [ಕೆಂಪು 4 ಓಲೆ) 
ಕೆಂಬಕ (ನಾ). ಒಂದು ಮೂಲಿಕೆ (?) : “ಮಹಾಗಂಡು- ಕೆಂಬಕ ? 
(ಒಷಧಿ. ೧೧೭). [1] 
ಕೆಂಬಜ್ಜೆ (ನಾ). ಕೆಂಪಾದ ಪಾದ; ಕೆಂಪಾಗಿರುವ ಹೆಜ್ಜೆ: ತಜ್ಜಲ 
ಜಾಕರದೊಳು ಪೊಕ್ಕು ತನ್ನ ಕೆಂಬಜ್ಜೆದೊಳೆದು ಕೈಗರ್ಚಿ ( ಶ್ರೀಪಾಲ. 
೬-೬೦); ಕೆಂಬಜ್ಜೆಗೆಳ ಸೋಂಕಿನಿಂದ ಭೂಮಿಯೊಳರುಣಾಂಬುಜಗಳೆ 
ಪಸರಿಸುತ (ಭರಚ. ೩-೧೭); ಆದರೆ ಸುತ್ತುಮುತ್ತಲೂ ಧೂಲಿಯ 
ಕೆಂಬಜ್ಜೆ (ಕೋದಂಡ ೧೬). [ಕೆಂ + ಸಜ್ಜೆ) 
ಕೆಂಬಟಿಳೆ (ನಾ). ಒಂದು ಬಗೆಯ ಸಸ್ಯ; ತೊಗರಿ (?): “ಕುವರ 
- ತೊಗರಿ, ತೊವರಮಣ್ಣು, ಕೆಂಬಟಕೆ? (ಓಷಧಿ, ೬೧). [1] 
ಕೆಂಬಟ್ಟೆ (ನಾ). ಕೆಂಬಣ್ಣದ ದಾರಿ; ಕೆಂದೂಳು ; ಕೆಂಪುಮಣ್ಣು : 
ಕೆಳಗೇ ಕೆಂಬಟ್ಟೀ ಮೇಲೆ ಚಿತ್ತೇ ಬಿಸಿಲು ಕಾಲುನಡೆಗೇಲೀ ಬರಲಾರೇ 
(ಹುಟ್ಟಿ ಹ. ೮೯). [ಕೆಂ * ಬಟ್ಟಿ] 
ಕೆಂಬಟ್ಟೈ (ನಾ). ಕೆಂಪುವಸ್ತ್ರ; ಕೆಂಬಣ್ಣದ ಬಟ್ಟಿ: ನಸುಗಂದಿರ್ದ 
ಕೆಂಬಟ್ಟಿಯಿಂ ಗಂಟಿಗಳಿಂ ಮಾ ಯೊರ ಕೆಂಠಾವಳಿಯಿನೆಸೆದಿರಲ್‌ 
ತೋರಣಂ (ಕಾದಂಉ. ೨೭೦); ಸೂರ್ಯನಸ್ತಾಚಳದೊಳ್‌ ಕೆಂಬಟ್ಟಿ 
ಯೊಂದಡ್ಡಣದೊಳೆ ಮಗುಟ್ಟಂತೆಡ್ಡಮಾಯ್ತರ್ಕಬಿಂಬಂ (ಸೂಕ್ತಿಸು. 


(ತೊರರಾ. ೫-೧-೪೧). 


೮-೯); 


ರತಿಯೆನೆ (ಜಯಕಾ. ೩-೮), (ಕೆಂ + ಬಟ್ಟಿ] 


೨೦೫ಗಿ 


5 


ಕಾ 


3 


25 


30 


33 


40 


ಕೆಂಬಟ್ಟಿಯ ಮೃದುತಲ್ಪದೊಳೊಣಗಿ ತೆಜಂಬೊಳೆದೊಪ್ಪುವ |48 


ಹಾ ಸಾಪ 7ಂ೨೨ಂ೨ಂಂ ಸ ರ ಅಂ ಶೇ ಕಾಸಾಪಾಾಪಾಪಾಪ)ೌ)?ಸಾಸಾರಾಗಾೂಗಸಾಗಘಾಗಘಗಗಾ/ಗರಾಣಾ ಪಾಘಾಘಾಘಾ)ಗಾಾಗಾಗಓತಾಗಾಣಾಣಾನಾಣಾಣಾಣಾಣಾನಾಣಗಾಣಾಗಾಗಾಗಗಣಗ)೬ಣಾ 


ಳೆಂಬರುಹೆ 


| ಕೆಂಬಣ್ಣ (ನಾ). ಕೆಂಪುಬಣ್ಣ: ಕೆಂಬಣ್ಣದ ಕುದುರೆಗಳೊಳೊಡಂಬಡೆ 
(ಪಂಪಭಾ. ೧೦-೫೯); ಸುರಹೊನ್ನೆಯ ಪೊಂಬಣ್ಣದ ಬೆಳರ್ವಣ್ಣದ 
ಕೆಂಬಣ್ಣದ ಕೇಸರಮುಮೆಸಳ್ಗೆಳುಂ ಕರ್ಣಿಕೆಯುಂ (ಮಲ್ಲಿಪು. ೫-೧೮) ; 
ಉಡುವಸನಂಗಳು ತೋಯ್ದು ಕೆಂಬಣ್ಣಕಿಮ್ಮಡಿ ರುಚಿದೋಜುಕಲಿರಲು 
(ಮೋಹತ. ೧೪-೯೧). (ಕೆಂ + ಬಣ್ಣ) 
| ಕೆಂಬತ್ತಿ, (ನಾ). ಕೆಂಪು ಹೂವಾಗುವ ಹತ್ತಿ ಗಿಡ: (ಕಿ). 
[ಕೆಂ * ಪತ್ತಿ, (ಆ ಪಲ್ತಾ)] 
ಕೆಂಬತ್ತ್ವಿ "ಕೆಂಬೂತ್ತಿ? ನೋ. 
ಕೆಂಬರ "ಕೆಂಬರವು? ನೋ. 
ಕೆಂಬರಲ್‌, ಕೆಂಬರಲು, ಕೆಂಬರಳು (ನಾ). ಕೆಂಪು ಹೆರಳು; 
ಮಾಣಿಕ್ಯ ; ಪದ್ಮರಾಗ: *ಕಿಸುಗಲ್‌, ಕೆಂಬರಲ್‌, ರನ್ನಂ- ಈ ೩ 
ಕುರುವಿಂದಂ? (ಕಶಸಾ. ೪-೫೭) ; ಕೆಂಬರಲ ರುಚಿ ನೀಲರುಚಿಯೊಳ್‌ 
ಬೆರಸಿರ್ಪುದು (ಅರ್ಧನೇ. ೨-೪೪); ಗುರುಗುಂಜಿಯಂ ನೋಡಿ ಕೆಂಬರ 
ಲೆಂದು ಬಗೆದು (ಕಬ್ಬಿಕಾ. ೨೩೪); ಅರೆಗಿಳಿವಸುಳೆಯಂದದಿ ಕುವರನು 
ಕೆಂಬರಲ ತೊಟ್ಟಿ ಲೊಳೊಪ್ಪಿದನು (ಚಂಪ್ರಸಾಂ. ೪-೭೨); ಮಿಜುಗುವ 
ಸಾಲಸೆಜ್ಜಿಯಲಿ ಕೆತ್ತಿಸಿದ ಕೆಂಬರಲ್ಲಳ ದೀಧಿತಿಯೆಸೆಯೆ (ಕಂನವಿ. ೭-೪). 
ಕೆಂಬರಲು : “ಕೆಂಬರಲು ರನ್ನ ಕಿಸುಗಲ್ಲೆಂಬಿವು ರತ್ನಾಭಿಧಾನಂ” 
(ಕವಿಕಂ. ೫೩). ಕೆಂಬರಳು : ಕುರುಳಿಂದ್ರನೀಲ ಕಣ್ಣಡೆ ಶುಭ್ರಮೌಶ್ತಿಕ 
ಮಿಜಂಗುವ ರದನ ಕೆಂಬರಳು (ಕಂನವಿ. ೬-೯೮). [ಕೆಂ ಪರಲ್‌] 
ಕೆಂಬರಲು "ಕೆಂಬರಲ್‌? ನೋ. 
ಕೆಂಬರಲೋಲೆ (ನಾ). ಕೆಂಪು ಹರಳಿನ ಓಲೆ; ಮಾಣಿಕ್ಯದ ಓಲೆ: 
ಮಿಳಿರ್ವ ಕೆಂಬರಲೋಲೆಯಂ ಕಿವಿಗೆ ಸಾರ್ಚಿ (ಪದ್ಮರಾ. ೩-೪೭); 
ಕೆಂಬರಲೋಲೆ ಕೇತಕಿಯ ಸೋರ್ಮುಡಿ (ರಾಜಶೇ. ೭-೫), ಮುತ್ತಿನ 
ಗೊಂಡೆವಾವುಲಿ ತೊಂಗಲ್ಲೊಂಗೆ ಕೆಂಬರಲೋಲೆ ಮಿಗೆ 
(ರಾಮಾಶ್ವ. ೧೦೩-೪). [ಕೆಂಬರಲ್‌ * ಓಲೆ] 
ಕೆಂಬರಲ್ಲಿಂಗಣಿ, ಕೆಂಬರಲ್ಹಿಂಗಣಿ (ನಾ). ಮಾಣಿಕ್ಯದ ಸೂಸಕ: 
ಕೆಂಬರೆಲ್ತಿ ಂಗಣಿಗಟ್ಟಿದಂತು (ಕಾವ್ಯಸಾ. ೯೩೫). ಶೆಂಬರಲ್ಲಿಂಗಣಿ : 
ಹೊಂದಿಟ್ಟಲ ಮೇಲೆ ಕಟ್ಟಿರುವ ಈ ಕೆಂಬರಲ್ಲಿಂಗಣಿಗೆ ಛತ್ತೀಸಗೊಂಡೆ 
ಗುಚ್ಚುಗಳನ್ನುಳ್ಳ ಸಿೀರ್ಮುತ್ತಿನ ಪುಟ್ಟಿಯಿಲ್ಲಿಯನ್ನಳವಡಿಸಿ ಕುಡ 
ಬೇಕೆಂದು (ಮಂತ್ರಶ. ೧೪೪-೭). [ಕೆಂಬರಲ್‌ + ತಿಂಗಣಿ] 
ಕೆಂಬರಲ್ಲಿಂಗಣಿ "ಕೆಂಬರಲ್ಲಿಂಗಣಿ' ನೋ. 
ಳೆಂಬರವು, ಕೆಂಬರ, ಕೆಂಬಾರ್ಕ (ನಾ). ೧. ಕೆಂಪಾಗಿ 
ಹರಡುವಿಕೆ: (8). ೨. ಕೆಂಪು ಚೇಳು; ಕೆಂಜೇಳು: (ಕಿ). 
೩. ಉಸ್ಸದೋಷದಿಂದಮಗುವಿನ ಮೈಮೇಲೆ ಮೂಡುವ ಚೇಳಿನ 
ಆಕಾರದ ಮಚ್ಚಿ: (8). ಕೆಂಬರ: (8). ಕೆಂಬಾರ್ಕೆ: (9). 
[ಕೆಂ+ ಪರಪು (ಎ ಪಕೆಫು)] 
ಳೆಂಬರಳು "ಕೆಂಬರೆಲ್‌' ನೋ. 
ಕೆಂಬರಿಗೆ (ನಾ). ಕೆಂಪು ಬಣ್ಣದ ಗುರಾಣಿ: ಕಡಲೊಡೆಯನುಂ 
ಸುರಪನುಂ ಕಾದಲಿಬ್ಬರ ಸಿಡಿದ ಕೆಂಬರಿಗೆಗಳೊ (ಹಚಕಾ. ೩-೭೮). 
"“ [ಕೆಂ ಸರಿಗೆ] 
ಳೆಂಬರು "ಕೆಂಬಾರ್ಕ' ನೋ. 
ಕೆಂಬರುಗಣ್ಣು (ನಾ). ಕೆಂಪುಕಣ್ಣು; ಕೆಂಗಣ್ಣು : ಸಂದಿಯ ಮನೆಗೆ 
ಬಂಧಿಸಿ ಬೀಗ ಹಾಕಿ ಕೆಂಬರುಗಣ್ಣಿನ ತುರುಕರ ಕಾವಲಿಟ್ಟು ರಂಬೇರು 
ನೀವ್‌ ಹೊರಡಿ ಮದುವೆಗೆ (ನಾಪದ. ೧೨೦). 
[ಕೆಂಬರು (೮. ಕೆಂಬಾರೈ) * ಕಣ್ಣು (ಆ ಕಣ್‌)) 
ಕೆ೦ಬರುಹೆ "ಕೆಂಬಜುಹೆ' ನೋ. 


ಫೆಂಬರ್ಕೆ 


ಕೆಂಬಕೆ, (ನಾ). ಒಂದು ಚರ್ಮವಾದ್ಯ ; ಕೆಂಪು ತಮಟಿ: ಸ್ಮರನೀಜ 
ಪಿಡಿದ ಕೆಂಪಿನ ಗುಂಬದಡಿಯೋ ಅರುಣಮಣಿಯೋ ಕೆಂಬರೆಯೋ ತರುಣ 
ಪಲ್ಲವವೊ ಬಿಂಬವೊ ಬಂದುಗೆಯೋ ತರುಣಿಮಣಿಯ ಚೆಂದುಟಿಯೋ 

(ಕೆಂ + ಪಕ್ಕೆ (೮ ಪಜಕ್ಕಿ)] 

ಫೆಂಬಕ್ಕೆ (ನಾ). ಕೆಂಪು ಬಂಡೆ (?): ಬೆಲುಹುರದ ಹಲುಹಾಡಿಯ 
ದ್ವೈಸನ್ಸಿಸಿಮಾತು ಕೆಂಬ್ಬರೆಯ ಸೋತ (ಇಆ. VIII, ೯೫-೪೪೪; ಕೃಶಾ) ; 
ಮೂಡ ಕೆಂಬರೆಯ ಹಳ್ಳೆ ಮಲ್ಲಿಂ ತೆಂಕಮಟ್ಟಿಟ್‌ (ಎಕ. 11, ೩೨೭-೭೫; 
1181) ; ವಾಯುವ್ಯಜಾಗದ ಕಿಬ್ಬೆಯ ಕೆಂಬರೆ ಮುಡುಕಿನ ಲ್ಲಿ 
(ಎಕ. 111, ಕಿರುಮ, ೬೨-೧೯೫ ; 1622). 

[ಕೆಂಪು * ಅರೈ (ಎ ಅಆಕ್ಕಿ)] 

ಫೆಂಬಲ್‌, ಕೆಂಬಲ್ಯು, ಕೆಂಬಲ್ಲು (ನಾ). ಕೆಂಪಾದ ಹಲ್ಲು, 
ಕೆಂಬಣ್ಣದ ಹೆಲ್ಲು: ಕಿಟ್ತಿಕ್ಕಿದ ಕೆಂಬಲ್ಲಳಿಂ ದಾಳಿಂಬದ ಬಿತ್ತಂ 
ರಾಸಿಗೆಯ್ದ ೦ತಾಗೆ ' (ಅರ್ಧನೇ. ೫-೨ ವ); ತೊಂಡೆವಾಯಿ ಕೆಂಬಲ್‌ 
ಪೊಳೆವ ಕದಂಪುಪೊಸ್ಪಿಡಿನಡು (ಶ್ರೀಪಾಲ. ೩-೨೪) ; ದಾಡಿಮ ಬೀಜಂಗಳ 
ತೆಜದಿಂ ಮೆಜಕಿದುವವಳ ಮೊನೆ ಕೆಂಬಲ್ಲಳ್‌ (ಶಬ್ದಾನು. ೧೪೦ ವ್ಯಾಖ್ಯಾ). 
ಕೆಂಬಲ್ಕು: ಸೊಬಗಿನ ಕೆಂಬಲರ ಮೈವಚ್ಚೆ ಕೆಂಬಲು ತುಂಬುಗುಂಕುಮ 
ತಿವಿರು ಚೆಂದುಟಿಯಂಟ್ವಿರುಣವಸನ (ಸಾಳ್ವಭಾ. ೩-೩೬). ಕೆಂಬಲ್ಲು: 
ಕೆಂಬಲ್ಲ ಸತ್ಕಾಂತಿ ಫೊಳೆಯಲನಳೊರೆದಳಿಂತು (ಜೀವಂಸಾಂ, ೧೫-೧೧) ; 
ದಾಳಿಂಬದ ಬಿತ್ತಿನಂತೆಸೆವ ಕೆಂಬಲ್ಲ ರುಚಿದೊ 6ಜಿ ಬಿನ್ನವಿಸಿದಳು 
(ಮೋಹತ. ೧೩-೨೯). (ಕೆಂ + ಪಲ್‌] 

ಕೆಂಬಲಗೆ (ನಾ). ೧. ಕೆಂಪು ಗುರಾಣಿ: ಕೆಂಬಲಗೆಯ ಪೊಳೆಪಿಂ 
ಸಂಧ್ಯಾಂಬುದಮಂ ಪಡೆದು ಜಡಿದು ಕಡಿತಲೆದೂಗುತ್ತುಂ 
(ಪಂರಾಮಾ. ೧೩-೫೪). ೨. ಕೆಂಪಾದ ತಮಟೆ. [ಕೆಂ + ಪಲಗೆ] 

ಳೆಂಬಲರ್‌ (ನಾ). ಕೆಂಪು ಹೊ: ಕೈಗೆಯ್ದ ಸೊಬಗಿನ ಕೆಂಬಲರ 
ಮೈ ನಚ್ಚೆ (ಸಾಳ್ವಭಾ. ೩-೩೬); ಕೆಂಬಲರ್ಗಳಿಗೆ ಹೂ ಕುಡಿಯೆ ಬಂದೆರಗು 
ತಿರ್ದ ಕನ್ನಡವಕ್ಕಿ ಕಾಜಾಣಗಳ್‌ (ಶ್ರೀರಾಮಾ. ೪೮೮-೫೧). 

[ಕೆಂಪು + ಅಲರ್‌,] 

ಕೆಂಬಲ್ಮು "ಕೆಮ್ಮಲು 'ನೋ. 

ೆಂಬಲ್ಕು "ಕೆಂಬಲ್‌' ನೋ. 

ಕೆಂಬಲ್ಲುದಿ (ನಾ). ಕೆಂಪಾದ ಹಲ್ಲಿನ ಮೊನೆ, ತುದಿ: ಮಡಿಸಿ 
ಜೆಲೆಗಳಿಗೆಯ ಕೆಂಬಲ್ಲುದಿಗಡಸಿ (ಕಂನವಿ. ೯-೧೨೫). 

[ಕೆಂಬಲ್‌ + ತುದಿ] 

ಜೆಂಬಲ್ಲು "ಕೆಂಬಲ್‌' ನೋ. 

ಕೆಂಬಲ್ವೆಳೆಗು (ನಾ). ಕೆಂಪುಹಲ್ಲಿನ ಹೊಳವು, ಕಾಂತಿ: 
ಬಾಯ್ದೆಜಕಿದನಿಂತಮಮ ಕೆಂಬಲ್ವೆಳಗು ಮೂಡುವೆಳನೇಸರ್ಗದಿರನಣಕಿಸೆ 
(ಪದ್ಮರಾ. ೬-೧೦೧). [ಕೆಂಬಲ್‌ + ಬೆಳಗು] 

ಕೆಂಬವಳೆ(ನಾ). ಕೆಂಪುಹವಳ: ಕೆಂಬವಳದ ಲತೆಯಿಂದ ಮುತ್ತು ಗಳುಟಕಿ 
ತುಂಬಿದ ಶುಕ್ತಿಗಳಿಂದ (ಕುರಾಸಾಂ. ೨-೨); ತಪ್ಪದೊಳಗಣ 
ರನ್ನವೆಳಗಲ್ಲದಿವು ತೊಡರ್ದಿಪ್ಪ ಕೆಂಬವಳಮಲ್ಲಿವು (ಜೈಮಿಭಾ. ೬-೬). 
"ಚೆಂಬವಳ' ಪರಾ. [ಕೆ೨ 4 ಪವಳ] 

ೆಂಬವಳೆವಳ್ಳಿ (ನಾ). ಕೆಂಪುಹವಳದಬಳ್ಳಿ : ಪುಳುಕಿಸಿ ಮುತ್ತುಗಳಿಂ 
ರಾಗಿಸಿ ಳೆಂಬವಳನಳ್ಳಿಯಿಂ [ಪಾಠಾಂ. ಕೆಂಬವಳದಿಂ ಮಿಗೆ] ನೊರೆಯಿಂ 
ನಕ್ಕು (ಸೊಬಸೋ ೧೫-೩೩; ಕವಿಚ. 11, ೪).  [ಕೆಂಬವಳ + ಬಳ್ಳಿ) 

ಕೆಂಬಸದನ (ನಾ). ಕೆಂಬಣ್ಣದ ವೇಷಭೂಷಣ, ಪ್ರಸಾಧನ: 
ಕೆಂಬಸದನನಿಟ್ಟು ಹರಕೇತುವೆಂಬೊರ್ವನಂಬರಚರನೃಪವರನು 
(ನೀಮಿಸಂ. ೧೦-೨೯೭). [ಕೆಂ * ಪಸದನ] 


(ನೇಮಿಸಂ. ೨೩-೧೯೮). 


೨೦೫.೨ 


ಕೆಂಬಿಟ್ತು 


ಕೆಂಬಸುರ್‌ (ನಾ). ಕೆಂಪು ಮತ್ತು ಹಸುರು ಬಣ್ಣ : *ಕೆಂಬಸು 
ಕಿಸೆದಿಕೆ. ಪಿಂಜರಮೆಂಬುದು ವಣಾ೯೦ತರೆಂ ಸಿತಾಸಿತಮಿಶ್ರಂ? 
(ವಸ್ತುಕೋ. ೧೦೯-೬೬). (ಕೆಂ ೬ ಪಸುರ್‌ (ಆ ಪಸಿರ್‌?)) 
ಇೆಂಬಳೆಯಿಗೆ "ಕೆಂಬಟವಿಗೆ' ನೋ. 

5 | ಕೆಂಬಳಿ (ಕ್ರಿ). ಕೆಂಪುಬಣ್ಣ ವನ್ನು ಬಳ್ಳಿ --ಲೇಪಿಸು: ಮಸಿ 
| ಯೆಂದಾದರೂ ಬೆಳ್ಬಾದುದುಂಟೀ? ಅಂಬರ ಮಾಸಿದರೆ ತೊಳೆದರೆ 
| ಬಿಳಿದಪ್ಪುದಲ್ಲದೆ ಕೆಂಬಳಿದ ಸೀರೆಯ ಮಾಡಿ ತೊಳೆದರೆ ಬಿಳಿದಾಗಬಲ್ಲುದೇ 
| (ಸಿದ್ದೇವ. ೫೯). [ಕೆಂ * ಬಳ್ಳಿ (ಆ ಬಲ)] 
| ಕೆಂಬಯಿಹೆ, ಕೆಂಬರುಹೆ (ನಾ). ಕೆಂಪು ಹರಿವೆ ಸೊಪ್ಪು : ಬರಿ 

ವದಣೆಯ ಕೆಂಬಜುಹೆಯ ಕರಮೊಪ್ಪುವ ಮೂಲದೆಸೆವ ಕರಿಯಂ ಸುಣ್ಣಂ 
ಬೆರೆಸಿರದಿಕ್ಕಲ" (ಖಮ ದ. ೧೩-೧೯); ಮೂಲಗೆಬಳ್ಳಿ ಕೆಂಬಜುಹೆ 
ಮೊದಲಾದ ನಾಳಮನುಳೈಲ್ಲಾ ಎಲೆವಾದುರಂಗಳು (ಪಸಾರ. ೬೩೪-೨೦). 
ಕೆಂಬರುಹೆ: *ಜೀವಂತಕಃ- ಕೆಂಬರುಹೆ” (ಓಷಧಿ. ೬೩). 
(ಕೆಂ + ಪಉಹೆ (೮ ಹಣವೆ?)] 
15| ಕೆಂಬಟನಿಗೆ, ಕೆಂಬಳಯಿಗೆ (ನಾ). ಕೆಂಪು ಬಾವುಟ: ಕಡುನೆಗೆ 
ದೊಪ್ಪಿದುವು ಮಿಳಿರ್ವ ಕೆಂಬಲವಿಗೆಗಳ್‌ (ಕಬ್ಬ ಕಾ. ೨೬೦). 
| ಕೆಂಬಳೆಯಿಗೆ: ಕೆಂಬಳಯಿಗೆ ಬಾನೊಳ್‌ ಮಿಳಿರೆ (ಉದ್ಧೆದೇ. ೨-೩೨) ; 
ಕೆಂಬಳಯಿಗೆ ಲಂಬಿಸೆ (ರಾಜಕೇ, ೧೩-೭೫). [ಕೆಂ * ಪಲವಿಗೆ] 
ಕೆಂಜಾಯ್‌ (ನಾ). ಕೆಂಪಾದ ಬಾಯಿ: ಕೆಂಬಾಯ್ತೆಳ್ಳದಂಪೆನಲೈ 
ತಾಮಿವುಪಸರ್ಗಂಗಳ್‌ (ಕವಿಕಂ. ೧೮೪); ಕೆಂಬಾಯ ಮೊಳೆವಲ್ಲು 
ಮಿಸುಗೆ ನಗುವ (ಜೀವಂಸಾಂ. ೭-೪); ತೆಗೆದು ಕೆ೨ಬಾಯ್ದಿಟ್ಟುಕೊಂಡಳಾ 
ಕೆಂಬಾಯ ಮಗುಳೆ ಮಗುಳೆ ಡುಂಬಿಸಿದನು (ಭರಚ. ೪೨-೪೬). 
[ಕೆಂ + ಬಾಯ್‌] 
ಕೆಂಬಾರೆ,, ಕೆಂಬರು, ಕೆಂಬಾರೆ (ನಾ). ೧. ಸಂಜೆಯ ಮುಗಿಲಬಣ್ಣ : 
“ಧೂಮ್ರಃ, ಧೂಮಲಃ, ಕೃಷ್ಣಲೋಹಿತಃ - ೩ ಕಪ್ಪು ಕೆಂಪುಬೆರೆತ 
| ಬಣ್ಣದ ಹೆಸರು. ಅಂದರೆ ಕಾವರ್ಣಗಿಲ ಕೆಂಬಾರದ ಬಣ್ಣ? 
(ಸಿದ್ಧಾಂತ. ೪೫).. ಕೆಂಬರು: ೧."ಕೆಂಬರುಗಣ್ಣು' ಪರಾ. ಕೆಂಜಾರೆ : 
೨. ಕೆಂಪುನೆಲ್ಲು: (8). [?) 
ಕೆಂಬಾರ್ಕ "ಕೆಂಬರವು? ನೋ. 

30| ತೆಂಬಾರೆ "ಕೆಂಬಾರ್ಕ' ನೋ. 
| ಕೆಂಬಾಸುಳ್‌ (ನಾ). ಕೆಂಪು ಬಾಸುಂಡೆ: ತಂತಮ್ಮ ಕೆಂ ಬಾಸುಳ್ಳಳನ್ನು 
| ಮುಟ್ಟ ಮುಟ್ಟ ಎಳವಿ ಎಳವಿ ನೋಡಿಕೊಳ್ಳುತ್ತಿರುವವರು 

(ಮಂತ್ರಶ. ೫೧-೧೫). (ಕೆಂ ೬ ಬಾಸುಳ್‌ (೮. ಬಾಸುಬ್‌')] 
ಕೆಂಬಾಸುಳೇಖು (ನಾ). ಕೆಂಪು ಬಾಸುಂಡೆಯೆದ್ದ ಗಾಯ: 

ಫಪುಳಕದನಯವದ ಕೆಂಬಾಸುಳೇಜುಗಳ ಪರೆಧನುಲೇಪನದ 

(ಜೈಮಿಭಾ, ೧೦-೫೦). [ಕೆಂಬಾಸುಳ್‌ * ಏಜ್ಯು (ಆ ಏಜ್‌,)) 

| ಕೆಂಬಿತ್ತು "ಕೆಂಬಿಟ್ತು' ನೋ. 

ಕೆಂಬಿಸಿಲ್‌ (ನಾ). ಕೆಂಬಣ್ಣದ ಬಿಸಿಲು: ದೆಸೆದೆಸೆಯೊಳ್‌ ಪಸರಿಸುತಿರೆ 
ಪೊಸತೊಂಡೆಯ ಪಣ್ಮಬಣ್ಮ್ಣಮಂ ಮಸುಳಿಪ ಳೆಂಬಿಸಿಲ ಮಿಸುಫು 
(ಕಾದ೦ಉ. ೨೬೭); ಪಡುನೇಸಣ ಕೆಂಬಿಸಿಲೆಸೆದತ್ತು (ಜಗವಿ. ೬-೧7); 
ಖೇಡೆಯದ ಕೆಂಬಿಸಿಲುರವಣಿಗೆ ನಿಡುವಾಳ ವಿಂಂಚಿಗೆ ಖಚರನೆದೆಗೆಟ್ಟಿ 
(ಸಾಳ್ವಭಾ. ೬-೩೪). (ಕೆಂ + ಬಿಸಿಲ್‌) 

ಕೆಂಬಿಟ್ಟು, ಕೆಂಬಿತ್ತು (ನಾ). ಕೆಂಪುಬೀಜ : ದಾಳಿಂಬದ ಕೆ. ಬಿಲ ನ 
ರನ್ನದ ತೋಳಬಂದಿ (ಕಬ್ಬಿಕಾ. ೧೪೧). ಕೆಂಬಿತ್ತು : ಕೆ೨ಬಿತ್ತನುಗಿ 
ಯಖತೂಂ ದಾಡಿಂಬದ ಬೀಡೆಯೊಳೆ ಸಿಲ್ಕಿ ತುಂಡಂ ಹೀಲ್‌ ಕೀರೆಂಬ 
ಮಜಾಗಿಳಿಗಳೊಳ್‌ (ವರ್ಧಪು. ೨-೪). [ಕೆಂ + ಬಿಟ್ಟು) 


10 


20) 
| 


25 


| 
| 
| 
| 
| 


35 | 


40 


45 


ಕೆಂಬುತ್ತಿ 


ಕೆಂಬುತ್ತಿ "ಕೆಂಬೂತ್ತಿ' ನೋ. 

ಕೆಂಬುತ್ತಿರಾಜಾನ್ನ (ನಾ). 2 ಕೆಂಬೂತ್ತಿ : 
ರಾಜಾನ್ನ? (ಓಷಧಿ. ೭೧). [ಕೆಂಬುತ್ತಿ (ಆ ಕೆಂಬೂತ್ಶಿ) + ರಾಜಾನ್ನ?] | 

ಜೆಂಬುರಿ (ನಾ). ಕೆಂಪು ಉರಿ: ಕೆಂಬುರಿಗಳಂ ಕೆದರುತೆಣ್ಣಿಶಾ 
ಮಂಡಲವ ಚುಂಬಿಸುತವ್ವಳಿಸಿ (ಪರಶು. ೩೦-೧೬). [ಆ ಕೆಂಪು ಉರ್ಕಿ]| 5 

ಕೆಂಬುಯಿ (ನಾ). ಕೆಂಪು ಹುಳು; ಇಂದ್ರಗೋಪ : “ಕೆಂಬುಟುನೆಂ 
ದಿಂದ್ರಗೋಪಂ? (ಕಶಸಾ. ೮-೧೫೫); “ತಾನಿಂದ್ರಗೋಪ ಕೆಂಬುಲು 
ವಕ್ಳು'' (ಕವಿಕಂ. ೯೫). [ಕೆಂ + ಪುಟು] 

ಕೆಂಬೂತ "ಕೆಂಬೋತ' ನೋ. 

ಕೆಂಬೂತ್ಶಿ, ಕೆಂಬತ್ತಿ, ಕೆಂಬುತ್ತಿ (ನಾ). ಭತ್ತದಲ್ಲಿ ಒಂದು ಬಗೆ; |10 
ಕೆಂಪುನೆಲ್ಲು: ಸೋಮ ಶಾಲೆಯ ಬಿಳುಮಲ್ಲಿಗೆ ಕೆಂಬೂತಿ ಹೇಮ 
ವರ್ಣದ ಕೊನೆವಾಳೆ... ಸನಾಮದ ತೆನೆಗಳೊಪ್ಪಿದವು (ಕಂನವಿ. ೫-೬೯). 
ಕೆಂಬತ್ತಿ : “ಸಿತಶಾಲಿ ಕೆಂಗಳವೆ ಕೆಂಬತ್ತಿ ರಾಜಾನ್ನಮವು ಬೈಲ 
ಮೆಂದಿವು ನೆಲ್ಲಭೀದಂಗಳಕ್ಕು” (ಮಂಗರಾ. ೧೧೦-೪) ; ಬಸವನ 
ಕಟ್ಟಿ ದವರಿಗೆ ಬೊಗಸೇಲಿ ಹೊನ್ನುಂಟು ಕೆಸರು ಕೆಂಬತ್ತಿ ಬಯಲುಂಟು [15 
(ಹಳ್ಳಿಬಾ, ೩೩-೧೪). ಶೆಂಬುತ್ತಿ: “ಲೋಧ್ರಶೂಕಃ - ಕೆಂಬುತ್ತಿ, 
ರಾಜಾನ್ನ? (ಓಷಧಿ. ೧೪೪). 1] 

ಕೆಂಬೂತ್ತಿ "ಕೆಂಬೋತ' ನೋ. 

ಕೆಂಬೂರ (ನಾ). ಒಂದು ಜಾತಿಯ ಮರ: ಪೊಂಬಾಲ್‌ಯ ಪೊಸ 
ಗಂಬಗಳಿಂದಂ ಕೆಂಬೂರದ ಕಿಜುಗಂಬಗಳಿಂದಂ (ಉದ್ಭಟ. ೫-೧೯). |20 

[ಕೆಂ + ಬೂರ]] 

ಕೆಂಬೆರಲ್‌ (ನಾ). ಕೆಂಪಾದ ಬೆರಳು : ಕೆಂಬೆರಲುಂಗುರದಿನೊಗೆವರುಣ 
ರುಚಿಮಂಜರಿ (ಚಂದ್ರು. ೬-೬೧); ಸರಳ ಗಾಯವನಾಂತು ಕೋಯೆಂದು 
ಹೊಡೆದ ಕೆಂಬೆರಲ ಕಂಧರಮಾಲೆ ಜರಿಯೆ (ಮೋಹತ. ೩೪-೩೧). 

[ಕೆಂ + ಬೆರಲ್‌] 25 

ಕೆಂಬೆಜು (ಕ್ರಿ). ಕೆಂಪುಬಣ್ಣವನ್ನು ಹೊಂದು, ತಾಳು : ಕೆಂಚೆತ್ತಸಿ 
ದಲೆ ತನಗಿರೆ (ನೇಮಿಪು. ೭-೧೭೬). [ಕೆಂ + ಪೆಜು,] 

ಕೆಂಬೇಂಿಕೆ (ನಾ). ಕೆಂಪಾದ ಚಂದ್ರ; ಕೆಂಬಣ್ಣದ ಚಂದ್ರ: 
ಪಸುಳೆದಳಿರೊ ಕೆಂಬೆಪ ಯೊ ಮಾಣಿಕ್ಕವೊ (ಚಂಪ್ರಸಾಂ. ೩-೪); 
ಸುರರೆಲ್ಲರೆಂಜಲಿಸಿದ ಕೆಂಬೆಜಕಿಯನು ಸರಿಯೆ'ಂದರೆ ಡೋಷವಲ್ಪೆ |30 

[ಕೆಂ + ಪೆಜಕಿ] 


“ತೂರ್ಣಕಃ - ಕೆಂಬುತ್ತಿ 


(ಚಂಪ್ರಸಾಂ. ೨೩-೬೮). 
ಕೆಂಬೆಳಕು "ಕೆಂಬೆಳಗು? ನೋ. 
ಕೆಂಬೆಳೆಗನಹುರುಳಿ (ನಾ). ಒಂದು ಬಗೆಯ ಸಸ್ಯ: “ಚಕ್ಷುಷ್ಕ - 

ಕೆಂಬೆಳಗನ ಹುರುಳಿ ” (ಓಷಧಿ. ೫೩). [ಕೆಂಬೆಳಗೃ + ಹುರುಳಿ] 
ಜೆಂಬೆಳೆಗು, ಕೆಂಬೆಳಕು (ನಾ). ಕೆಂಪಾದ ಬೆಳಕು; ಕೆಂಪು|56 

ಪ್ರಕಾಶ: ಮೆಲ್ಲಡಿಗಳ್‌. .. ಕೆದಜಠಿದುವು ಕೆಂಬೆಳಗಂ (ಕಾದಂಉ. ೫); 

ಗಿರಿಯಾ ನಿತಂಬದೊಳ್‌ ಕೆಂಬೆಳಗಂ ಕೆದಜುತ್ತುಮಿರ್ಪ ರತ್ನದ ಸಿರಿ 

ದೊಂದು -ಪಾಸಜಕೆ (ಕುಸುಮಾ. ೭-೧೪) ; ಬಲದ ಸುತ್ತಲು ಕಟ್ಟತುರಿ 

ಕೆಂಬೆಳಗು ಕುಡಿದವು ಕರ್ಬೊಗೆಗಳ (ಕುವ್ಯಾದ್ರೊ . ೧೯-೩೫); 

ಕೆಂಬೆಳಗನಿಂಬಿಡುವುನ್ನತದ ಮಾಣಿಕದ ಕಳಸಾಳಿಯಂ(ಸಾಳ್ವಭಾ.೪-೪೦). | 40 

ಕೆಂಬೆಳೆಕು : ನಾನಲೆಯುತ್ತಿದ್ದೆನೋ ಬಗೆಯ ಬಾನ ಕೆಂಬೆಳಕು 

ನಸುಕಿನಲ್ಲಿ (ಹೃದಸ, ೪-೧); ಕೆಂಬೆಳಕಿನಾ ಮಾಯೆ ತಳಿದ ಮಂಕಿಂ 

ದೊಯ್ಯನೆಳ್ವತ್ತು (ಶ್ರೀರಾಮಾ. ೪೫೮-೩೫೪). [ಕೆಂ * ಬೆಳಗ್ಯು) 
ಕೆಂಬೆಳೆಗುಗುಡು (ಕ್ರಿ). ಕೆಂಪು ಬೆಳಕನ್ನು ಬೀರು: ಕೆಂಬಳಗುಗುಡೆ 

ರಾಗಸಿರಿ ನನೆಯಂಬುವಿಡಿದಂಜಿಸುವ ಬೆಡಗಿನ ತುಂಬುಜವ್ವನೆ|45 

(ಸಾಳ್ವಭಾ. ೩-೩೬). (ಕೆಂಬೆಳಗು + ಕುಡ್ಕು (ಆ ಕೊಡು) 


೨೦೫೬, 


ಕೆಕ್ಕನೆ 


ಕೆಂಬೊಗರ್‌ (ನಾ). ಕೆಂಬೆಳಗು: ಕೆಂಬೊಗರಿನ ಜಡೆ ಮುಡಿಯರ 
ಮನೆಯೊಳಗಂಬು ನಿತಂಬಿನಿಯಾಳ್ವನೆಯತ್ವತ ಕಂತು ಕದಂಬಕ 
ರೊಪನೆ (ರಾಮಚ. ೭೨-೧). [ಕೆಂ + ಪೊಗಂ್‌] 

ಕೆಂಬೊಗೆ (ನಾ). ಕೆಂಪು ಹೊಗೆ: ಛಿಟಛಓಲು ಭುಗಿಭುಗಿಲೆನುತ 
ಕೆಂಬೊಗೆ ನೆಗೆವುತಿರಲು (ಬಸಷ. ೫೮-೧೯), [ಕೆಂ ಪೊಗ್ಗೆ] 

ಕೆಂಬೊಟ್ಟು (ನಾ). ೧. ಕೆಂಪು ಬೊಟ್ಟು. ೨. ಶುಕ್ರನಕ್ಷತ್ರ ; ಬೆಳ್ಳಿ 
ಚುಕ್ಕೆ: ರೂಢಿಯೊಳದಿತಿಯ ಪುತ್ರನಂಬುಜಮಿತ್ರ ನೋಡಲು ಗುಟ್ಟು 
ಕೆಂಬೊಟ್ಟು ಬೇಡಿದನೀವ ಮಾದೇವ ಪೂರ್ವಾದ್ರಿಯೊಳ್‌ ಮೂಡಿದ 
ಸ್ತುತ್ಮನಾದಿತ್ಮ (ಮೋಹತ. ೧೬-೬೨). 

[ಕೆಂ + ಬೊಟ್ಟು (ಆ ಬಟ್ಟ,)] 

ಕೆಂಬೊನ್‌ (ನಾ). ೧. ಕೆಂಪು ಮೆರುಗಿನ ಚಿನ್ನ; ಉತ್ತಮವಾದ 
ಚಿನ್ನ; ಅಪರಂಜಿ: ಪಿಡಿದ ಕೆಂಬೊನ್ನ ತಳಿಗೆಯೊಳ್‌ ತಕ್ಕನೆ ತೀವಿದ 
ಬಿಡುಮುತ್ತಿನ ಸೇಸೆಯುಂ ಬೆರಸು (ಪಂಸಭಾ. ೪-೩೪ ವ); ಕೆಮ್ಮುಗಿಲಂ 
ಪತ್ತಿದ ಕೆಂಬೊನ್ನ ಬೆಟ್ಟದಂತೆ (ನೇಮಿಪು. ೧೨-೧೫೦ ವ); ಕೆ೨ಬೊನ್ನಿಂದಳ 
ವಡಿಸಿದ ಕಳಶದ ಚಂದ್ರಮನಾಂತಂ ದಿನೇಶನುದಯಿಪ ಪದದೊಳ್‌ 
(ಪುಣ್ಯಾಸ್ರ. ೩-೫೭). ೨. ತಾಮ್ರ. "ಚಂಬು? ಪರಾ. 

(8೨ + ಪೊನ್‌. / ತಮಿ. ಚಿಮ್ಬೊನ್‌] 

ಕೆಂಬೊನಲ್‌ (ನಾ). ಕೆಂಪುಹೊಳೆೆ; ಕೆಂಬಣ್ಣದ ನದಿ: 
ಗಿರಿಯೊಳಿರದಿಳಿವ ಕೆಂಬೊನಲ್ಲಳ ತೆಆದೊಳೆಸೆದುವು ರಕ್ತಧಾರೆಗಳ್‌ 
(ಜೈಮಿಭಾ. ೨೩-೩೬) ; ಮೊಲೆಗೆಲದ ಕುಂಕುಮದ ಕದಡರುಣ ಗಿರಿತಟದ 
ಕೆ೨ಬೊನಲ್ಲಳವೊಲಾಗೆ (ಜೈ ಮಿಭಾ. ೩೦-೮). (ಕೆಂ ಪೊನಲ್‌] 

ಳೆಂಬೊಳೆಪು (ನಾ). ಕೆಂಪಾದ ಹೊಳವು; ಕೆಂಪು ಕಾಂತಿ: ತಪ್ತ 
ತಸನೀಯಮಯಮೆನಿಪ ನಿಷಧನಗದ ನೆಗೆದ ಕೆಂಬೊಳಸಿನೊಳ್ಳ ಪಳಂಚಿ 
ರಂಜಿಸಿದ ಸಂಜೆ ಪರೆಯೆ (ಪಂರಾಮಾ, ೧-೭೧ ವ) ; ಬಿಂಬಾಧರದ 
ಕೆ:ಬೊಳಪಂ ತಳೆದು ಕೆಂಬರಲಂತೆ ತೊಳೆತೊಳಪ ನಾಸಾಭರಣ 
ಮೌಕ್ತಿಕಂ (ರಾಜಕೇ. ೭-೧೭ ವ). [ಕೆಂ ಪೊಳಪು ( ಪೊಳೆಪು)] 

ಕೆಂಬೊಲು (ಕ್ರಿ). ಕೆಂಪಾಗು : ಮಿಗೆ ಕಾಸಿಸಿದ ಕೆಂಬೊತ್ತ ಲೋಹದ 
ನಿಶಿತ ಶೂಲಾಗ್ರಂಗಳಲಿ ತೆಗಸು (ಬಸಪು. ೫೦-೩೯). [ಕೆಂ ಪೊಟು] 

ಳೆಂಬೊಲಲ್‌ (ನಾ). ಒಂದು ಊರಿನ ಹೆಸರು: ಬಲ್ಲಹನ 
ದಣ್ಣುಕೆ ಸ್ಟೊಬಲ್ಗೆ ವರೆ (ಎಕ. ೩1೪, ನಾಗಮಂ. ೧೭೭-೭; 900). 
"ಕಿಸುವೊಟಲ್‌' ಪರಾ. [ಜೆಂ + ಪೊಲಲ್‌) 

ಕೆಂಬೋತ, ಕೆಂಬೂತ, ಕೆಂಬೂತ್ತಿ (ನಾ). ಕೆಂಪುಕಾಗೆ; ಸಂಬಾರ 
ಗಾಗೆ: ನವಿಲಾಡಿತೆಂದು ಕೆಂಬೋತ ಪುಕ್ಕವ ತೆರಕೊಂಡಂತೆ 
(ಸಿದ್ಧೇವ. ೨೧೯). "ಜೆಂಬೋತ ಪರಾ. ಕೆಂಬೂತ : ನವಿಲು ಜಾಗರ 
ವಾಡಿತು ಅಂತ ಕೆಂಬೂತ ಪುಕ್ಕ ತೆರೆದುಕೊಂಡಿತು (ಗಾದೆ). 
ಕೆಂಬೂತ್ಶಿ: ನವಿಲನ್ನು ನೋಡಿ ಕೆಬೂತಿ ಪುಕ್ಕ ತೆರಕಂತು 
(ಹುಟ್ಟಿ ಹ. ೧೧೫). [ದೇ. | ತಮಿ, ಮಲ. ಚೆನ್ಪೋತು] 

ಕೆಂಬೋತನಹಕ್ಕಿ (ನಾ). - ಕೆಂಜೋತ: “ಉತ್ಸುಚ್ಚಃ-ಕೆ:ಬೋತನ 
ಹಕ್ಕಿ? (ಓಷಧಿ. ೧೫). [ಕೆಂಬೋತ * ಹಕ್ಕಿ (ಆ ಪಕ್ಕ್ರಿ)] 

ಕೆಕುಳ್ಳೆ (ನಾ). ಒಂದು ಬಗೆಯ ಭಕ್ಷ್ಯ: ಹೊರೆ ಚಕುಲೆ 
ಚಿಗುಳಿಯು ಕೆಕುಳ್ಳ ಮುದ್ದಿಯು ತರಗು ಮುರುಂಗು ಲಡ್ಡುಗೆಯೂ 
(ದೇವಾಂಪು. ೫-೨೨೫). [ತ 

ಕೆಕ್ಕನೆ, ಕೆಕ್ಳಾನೆ (ಅ). ಚಕ್ಕನೆ; ಕೂಡಲೆ : ಹರಿಗೆ ಕತ್ತಿಯ ಹಿಡಿದವರು 
ಕೆಕ್ಕಿನೆ ಕೆಲಡೊಲದು ರಂಗಡೊಳು ನಿಂದಿಹರು (ಸೌಂದಕಾ. ೭-೧೦೬). 
ಕೆಕ್ಕಾನೆ: ಕೆಕ್ಕಾನೆ ಕೆಲದು ಕೋಯೆಂದು ಕೂಗುತಲಿ ಧಿಂಮಿಕ್ಕಿ 
ಬಂದಿವರ ಮುತ್ತಿದರೂ (ಸೌಂದಕಾ. ೭-೧೧೯). [2] 


ಕೆಕ್ಕರ, 


ರೈ (ನಾ). ಒಂದು ಬಗೆಯ ಹಣ್ಣುಬಿಡುವ ಬಳ್ಳಿ; ಪುಟ್ಟಿ 
ಹೆಣ್ಣಿನ ಬಳ್ಳಿ : (ಕ). [?] 
ಕೆಕ್ಕರ "ಕೆಕ್ಕಳ ನೋ. 
ಕೆಕ್ಕರಹಣ್ಣು (ನಾ). ಸೌತೆಜಾತಿಗೆ ಸೇರಿದ ಒಂದು ಬಗೆಯ 
ಹಣ್ಣು ; ಪುಟ್ಟಿಹಣ್ಣು ; ಕೆಕ್ಕರಿಕೆ : ನಕ್ಕು ನಕ್ಕು ಕೆಕ್ಕರ ಹಣ್ಣಿನಾಂಗ 5 
ಪಕ್ಕಡಿ ಬಿರಿತು (ಹುಚ್ಚಾಟ. ೧೦೭). 
[ಕೆಕ್ಕೆರೈ * ಹಣ್ಣು, (ಆ ಪಣ್ಯ್‌)) | 
ಕೆಕ್ಟರಿಕೆ (ನಾ). - ಕೆಕ್ಕರಹೆಣ್ಣು : (8); “ಚಬಿಟಮೆಕ್ಕೆ ಕೆಕ್ಕಕೆ ” | 
(ಅಕಾನಿ. ೧೦-೩೩) ; ಕಾರ್ಗಯ್ಯ ಮೇರೆಯೊಳಿಟ್ಟ ಕೆಕ್ಕ ಕೆ ಬರಿವಂತೆ 
(ಶಾಂತಿಪು. ಪನ್ನೇರಲೆ ಕೆಕ್ಕರಿಕೆ ಮಿಜಿಕೆ ಚಕ್ಕೊತ್ತ A 
ಮುಂತಾದ ಮಧುರಫಲಂಗಳ್‌ (ds " ಯಲ್ಲಿ | 
ಕೆಕ್ಕರಿಕೆ ಹಣ್ಣೆರಡ ಕೊಂಡು (ಶನಿಮಾ. ೨೪). 
[?. / ಶುಳು. ಚಕ್ಕರ್ಪೆ] 
ಕೆಕ್ಕರಿಸ್ಕು "ಕೆಕ್ಕಳಿಸು' ನೋ. 
ಕಕ ಕಿಸ್ಸು (ಕಿಸ ಕೇಕೆಹಾಕು (?): ಮಗು ನಗೆದೋಜಕ ಕೆಕ್ಕರಿಸೆ 
FW ತಾಂ ಕವಿತಂದು ಗೋಪಿ... ಮಿಗೆ ಮುದ್ದಿ ಸುವರ್ಳ 
(ಚಿಕವಿ. ೩-೪೭) ; ಕೆಲದೊಳ್‌ ೆಕ್ಕಿಸುತೆ. ಪಲಪಲವುಂ ಪಸಗೆಯ್ಕ್ಮೆ 
ವಾತುಗೊಂಬವೊಲಲ್ಲು (ಚಿಕವಿ. ೬-೧೩೧). 
[ಕೆಕ್ಕರ? + -ಇಸ್ಕು. / ತಮಿ. ಕೆಕ್ಕರಿ) | 
ಕೆಕ್ಕರಿಸ್ಕು "ಕೇಂಕರಿಸು' ನೋ. 
ಕೆಕ್ಕಲಗೆಲೆ (ಕ್ರಿ). ಗೇಲಿಮಾಡು : “ಸಿಕ್ಕಿದಹಾಗೆ ಬ್ಬೆ; ಮನಸ್ವೀಬೈ'” 
(ಪ್ರಭಣ್ಣ) : ತೊಲ ತೊಲಗೆಲವೋ ಕೈವಿಡು ಪೊಲನಲ್ತಿದು ಪಾಜುತನಕೆ | 
ಪೋ ಪೋಗಿಂತೇಂ ಮಲೆಪೈ ಜಕ್ಕಂದೊಟಲಿಯೆ ಕೆಲಸಾರಲ್ಲದೊಡೆ ಜಡಿದು | 
ಕೆಕ್ಕಲಗೆಲೆವೆಂ (ಚಿ ಕವಿ. ೬-೨೭೪); ಕಲೆಯಣಜಕಿತುರವಣಿಸಿ ಬಿರುದು 
ಬೊಜಗರ ಬಿಂಕಂ ತೊಲಗೆ ದುಡುಕೆಸಗಿ ಕೆಕ್ಕಲಗೆಲೆವನಂದನುನಿಂದು | 25 
ಸವಿಯಲೆಂದೇಟ್ರಂದೆಂ (ಚಿಕವಿ. ೬-೨೭೬). [< ಕೆಕ್ಕಸಗೆಲೆ ?] | 
ಕೆಕ್ಕಸ (ನಾ). ನಿಂದೆ; ಬೈಗುಳು. "ಶೆಕೃಸಗೆಲೆ ' ಪರಾ. (1) 
ಕೆಕ್ಕಸಕೆಲೆ "ಕೆಕ್ಕಸಗೆಲೆ? ನೋ. 
ಕೆಕ್ಕಸಗೆಲೆ, ಕೆಕ್ಕಸಕೆಲೆ (ಕ್ರಿ). ಗೇಲಿಮಾಡು ; ಅಪಹಾಸ್ಯಮಾಡು : 
0ನ ಮರುಳ್‌ ಕೆಕ್ಕ ಸಗೆಲೆವ ಮರುಳ್‌ ಕೈಸಜಕಿಗುಟ್ಟುವ ಮರುಳ್‌ |30 
(ಜಯಕಾ. ೭-೨೬) ; ನನಜವದನೆ ಬೇಗದೊಳು ಮನಕೆ Fy ಕೆಕ್ಕಸ| 
ಗೆಲೆದಳು ಗಿರಿತನುಜೆಯೊಡನೆ ಪಾರ್ಥನನು (ಕುರಾಸಾಂ. ೬-೧೦೪). 
ಕಕ್ಕ ಸಳೆಲೆ: ಒಕ್ಕಣಿಸುವ ಬಾಲ ಭಾಷೆಯ ಕೆಳೆಯರೊರ್ಳ ಕೆಕ್ಕಸ 
328 ನಗುತ (ತತ; ೧೭-೭೫) ; ಉತ್ತ ಮೋತ್ತ ಮರೊಕ್ಕ ಗೆ. 
ನೀರೆಳೆವನಕಟಾ ಮಕ್ಕ ಳಾಟಳೆಯಂತೆ ಕೆಕ್ಯ ಸ [ಪಾಠಾಂ. ನೆ] ಕೆಲೆಪನವ |35 


೭-೬೨); | 10 
| 


೩೬-೩); 


| 
4 
! 
| 
| 


20 


ಲ್ಲ 


ನೆಂದ (ಅಮೃತ, ಹ [ಕಕ್ಕ ಸ + ಕೆಲ್ಲೆ] | 
ಕೆಕ್ಕಳ, ಕೆಕ್ಕರ (ನಾ). ೧. ಕೆಂಪು ಕ್ಕ ಕೆಂಪುಬಣ್ಣ. "ಕೆಕ್ಕಳಿಸು > | 
ಪರಾ. ೨. ಕೋಪ. «ಕೆಕ್ಕಳಿಸು' ಪರಾ. ಕೆಕ್ಕರೃ. 


ಪರಾ. [*- ತಮಿ. ಚೆಕ್ಕರ್‌ ; ಚೆಕ್ಕ ಸ] 

ಕೆಕ್ಕಳಂಗೆದಯಿ (ಕ್ರಿ). ಎ ಕೆಕ್ಕಳಗೆಳರ್‌ : ಎನಲೊಡರಿ ಕೆಕ್ಕಳಂಗೆದೆಟ |40 

ಸಡ್ಡುಗೆಪೊಯ್ದು. ಕೊನೆಮಾಸೆಗಡಿದು (ಸಮ್ಯ ಕೌ, ೨-೮). 
(ಕೆಕ್ಕಳ 4 ಕೆದಜು (೮ ಕೆದಜ್‌,)] 


"ಕೆಕ್ಕರಿಸು' | 
| 
| 


ಕೆಕ್ಕಳಗಣ್‌ (ನಾ). ಕೆಂಪೇರಿದ ಕಣ್ಣು; ಕೆಂಗಣ್ಣು : ಕೆಕ್ಕಳಗರ್ಣ | 
ಕೆದಟಿದ ಕೆಂಗೂದಲ್‌ ಮೊಕ್ಳ ನೊಸಲ್‌ “1೫1 ಪೊದಮೆಯ್ಕೊಳೆಸೆವ 
ಪಲ ರಕ್ಕಸಿಯರ ತೆಂಡೆಂ (ಜಯಕಾ. ೭-೨೭). [ಕೆಕ್ಕಳ * ಕಣ್‌] 45 


ಕೆಕ್ಕಳಗೆರಳು ಕೆಕ್ಕಳಗೆಳರ್‌ ' ನೋ. I] 


೨೦೫೪ 


ಕೆಕ್ಕಾನೆ 


ಕೆಕ್ಕಳಗೆಳರ್‌, ಕೆಕ್ಕಳಗೆರಳುು ಕೆಕ್ಕಳಗೆಳಲ್‌, ಕೆಕ್ಕಳಗೆಳಲು (ಕ್ರಿ). 
ಕನಲಿ ಕೆಂಡವಾಗು; ಬಹಳವಾಗಿ ಕೋಪಿಸು; ಕ್ರೋಧಾವಿಷ್ಟ 
ನಾಗು: ಆ ಪರೆದರಿರ್ವರುಮಡನಿಯೊಳ್‌ ಮಡಗಿದೊಡನೆಯಂ ಕಾಣದೆ 
ಕಾಬಕ್ಕೋಣಂಗಳಂತೆ ಕೆ ಕ ಳಗೆಳರ್ದುು (ಅರ್ಧನೇ. ೪-೧೧೪ವ); 
ಪಂಚಾಸ್ಕಂ ಪಸುಳೆವಿಡಿಯ ಪಿಂಡಂ ಕೆಕ್ಕಳಗೆಳದಿರ್ದರದೆ ಹುಗುವಂತೆ 
(ಜಯಕಾ. ೬-೭೯) ; ಕೆಡಹಿ ಕೆಕ್ಕಳಗೆಳರ್ದೆದೆಗೆ ಅಡಿಯಿಟ್ಟು ( ಶ್ರೀಪಾಲ. 
೮-೫೯). ಕೆಕ್ಕಳಗೆರಳು; ಅದಟಿನಂಬುಧಿವಿಜಯಂಗಲ್ಲದಾಗದೆಂಬುದ 
ಕೇಳಿ ಕೆಕ್ಕಳಗೆರಳಿ (ನೇಮಿಸಂ. ೧೨-೮೫) ; ಕಡೆಗಣ್ನೊಳು ಕಡುಗೆಂಪನು 
ತಳೆದು ಕೆಕ್ಕಳಗೆರಳಿದನು (ಚಂಪ್ರಸಾಂ. ಕೆಕ್ಟಳಗೆಳಲ್‌ : 
ಕೆಕ್ಕಳಗೆಳಲ್ಲಾ [ಪಾಠಾಂ. ರಳ್ಕಾ] ದ್ರೋಹಿಯಂ ತಂದು ಸೀಳಿ ತೋರಣ 
ಗಟ್ಟಿರೆನುತ (ಸಮ್ಯಳಾ. ೪-೪೨). ಕೆಕೈಳಗೆಳಲು: ಆ ವಾರ್ತೆಯ 
ಕೇಳಿ ಮತ್ಸ್ಯ ಮಹೀನಾಥ ಕೆಕ್ಕಳಗೆಳಲಿ (ನೇವಿ ಸಂ. ೨೫-೧೩೧); 
ಕಾಲಾಂತಕಂ ... ಮನುಜರೂಪಂ ತಳೆದನೊ ಯೆಂಬ ತೆಜದಿ 
ಕೆಕ್ಕಳಗೆಳಲಿ [ಪಾ ಕಾಂ. ರಳಿ] (ಸಮ್ಮಳಾ. ೮-೪೭). 

ತೆ + ಕೆಳರ್‌] 

ಕಕ್ಕ ಳೆಗೆಳಲ್‌ « ಕೆಕ್ಶಳಗೆಳರ್‌' ನೋ. 

ತೆಕ್ಕೆ ಳಗೆಳಲು "ಕೆಕ್ಕಳಗೆಳರ್‌' ನೋ. 

ಕಕ್ಕ ಳಿಸು, ಕೆಕ್ಕರಿಸ್ಕು (ಕ್ರಿ). ೧. ಕೆಂಪಾಗು; ಕೆಂಪೇರು: ಕತ್ತರಿ 
ಸೂಕಗೊಂಡ ಕಿವಿಯಿಂ ಕೆಕ್ಕಳಿಸುವ ದೃಷ್ಟಿಯಿಂ ಕಂಗನೆ ಕನಲ್ಲು 
(ಗಿರಿಕ. ೨-೧೦೫ವ) ; ದಿಟ್ಟ ಸೂಚಿಕಿಕ್ಕಿ ಕೆಕ್ಕಳಿಪನ್ನಂ (ಜಗೆವಿ. ೩-೭೦). 
೨. ಕ್ರೋಧಗೊಳ್ಳು ; ಕೋಪಗೊಳ್ಳು : ಮಸಗಿ ಮೊರೆಯುತುಂ 
ಸುತ್ತಿ ಕೆಕ್ಕಳಿಸುತುಂ ಹೊತ್ತಿ ಹೊಗೆವುತುಂ (ಬಾಹೂರ, ೧೮೧-೪); 
ಬೆಳ್ನೊರೆ ಸುರಿಸುತ್ತೆ ಕೆಕ್ಕಳಿಪ ಸೂಕರಂ (ಸೂಕ್ತಿ ಸು. ೩-೧೧೯); 
ರೌದ್ರಾಟೋಪದಲಿ ಕೆಕ್ಸಳಿಸಿದೆಕ್ಕಲ [ಪಾಠಾಂ. ದಿಕ್ಕೆಲ] ನೋಡುತಿರ್ಜುದು 
(ಕುವ್ಯಾಆ. ೬-೪೨) ; ಬಾರರು ಕೂಡೆ ರಾಣಿಯರೆಲ್ಲರು ಕೆದಟ *ೆಕ್ಕಳಿಸಿ 
ತಮ್ಮೊಳಗೆ (ಭರಚ, ೧೪-೭೧). &, ಬೆದರು; ಗಾಬರಿಯಾಗು: 
"ಜಿ ಕೃಳಿಸಿದುದೆಂದುಂ ಸೀತಲೆಂ ದುಂ ಭಯವಿಕಾರಂ” 
(ಕಶಸಾ, ೧೧-೨೨೪) ; ಕೈಮಜಕಿದು ಕೆಕ್ಕಳಿಸದಿರ್‌ (ರಾಮಾಶ್ವ. ೯೨-೨೧) ; 
ಕೆಕ್ಕಳಿಸಿದುದು ಧೃತಿ (ಉತ್ತರಾ. ೫-೫೫). ೪, ನಿಮಿರಿಸು; ನೆಟ್ಟಗೆ 
ಮಾಡು : ಕೊಡಕೆಗಳು ಕೆಕ್ಕಳಿಸಿ ನಿಂದಡಿಗಡಿಗೆ ನೆಗೆದಬ್ಬರಿಸೆ 
(ಪ್ರಹ್ಲಾಚ. ೩-೨೦); ಕೆಂಠವನೆತ್ತಿ ಕಿವಿಗಳಂ ಕೆಕ್ಕಳಿಸಿಕೊಂಡು ವಿಕಟವಾದ 
ದೃಷ್ಟಿಯಿಂದ ನೋಡುತ್ತಾ (ಶುಕಸ. ೧೧೭). ಶೆಕ್ಟರಿಸ್ಕು : ೧. ಕೆಕ್ಕರಿಸಿದ 
ಕಣ್ಣ ತರಂಟುದಲೆ ಪಾವಸೆವಲ್ಮಿಗೆ ಗಂಟುಪುರ್ಬುಗಳ್‌(ವೃಷವಿ.೧೧-೬೧); 
ಕೆಕೃರಿಸಿದ ನೋಟಮೊಂದಿನಿಸು ಕೊಂಕಿದ ಸಂಕುಗೊರಲ್‌ 
(ಅಸ್ರತಿ. ೨೩-೬). ೨. ಆಲ್ಲಮನ ಮಾತಿಗೆ ಕೆಕ್ಕರಿಸಿ ಕೋಪಾಟೋಪವಾ 
ವರಿಸಿ (ಪ್ರ ಭು ಲಿ. ೧೩-೧೦). ೩. ಕಿಲುಮಜತಗಾಣದೊಆಲಿ ಕೆಕ್ಕರಿ 
[ಪಾಠಾಂ.ಉಿ]ಸಿ ಕೊರಳೆತ್ತಿ ಹೂಂಕರಿಸಿ (ಹಚಕಾ. ೫-೪೮). ೪. ಕೆಂಪು 
ಗೊಳಿಸು; ಕೆಂಪಾಗಿಸು: ನರ್ಸಿ ನಗಲಿಲ್ಲ, ಕಣ್ಣು ಕೆಕ್ಕರಿಸಿದಳು 
(ಒಡ್ಡಿಉ. ೪೯) ; ಇನ್‌ಸ್ಪೆಕ್ಟರು ಕಣ್ಣು ಕೆಕ್ಕರಿಸಿಕೊಂಡು ಕುಳಿತಿದ್ದರು 
(ಮರಳಿ. ೧೫೨). ೫. ಕೋಪದಿಂದ ದುರುಗುಟ್ಟಿಕೊಂಡು ನೋಡು: 
ಕಕ್ಕಸದ ಕಲಿಭಟರನಿದಿರಲಿ ಕೆಕ್ಕರಿಸಿ ಕವಿದೇರಿಯವರನು ಹೊಕ್ಕು 
ಕವಿದನು(ಶರಲೀ. ೫೫೫-೮); ಮುಕ್ಕುರಿಪ ನಾಯ್ಗಳಂ ಕೆಕ್ಕರಿಸಿ ಡುರುಗುಟ್ಟ 

೬. ಬಹಳ ಬಿಗಿಯಾಗು: ಘನತರವಾದ 
ಸೀರೆಯನುಟ್ಟು ಕುಪ್ಪಸ ತನು ಕೆಕ್ಕರಿಸುವಂತೆ ತೊಟ್ಟು (ಶ್ರೀಕೃಪಾ. ೫೨). 

(ಕೆಕ್ಕಳ + - ಇಸ್ಯು) 
ಕೆಕ್ಳ್ಯಾನೆ "ಕೆಕ್ಕನೆ' ನೋ. 


೮-೯೦). 


(ಉಲೂರ. ೯೩-೧೮೨). 


ಕೆಕ್ಕು, 


ಕೆಕ್ಕು (ಕ್ರಿ). ಹೆಸುಗಳನ್ನು (ಕಾಯುವಾಗ) ಕೂಗ್ಳು ಕೇಕೆಹಾಕು: 
“ಕೆಕ್ಳು - ಗೋಶಿಕ್ಸಾಧ್ವನ್‌ಸ (ಶನುಧಾ); ಕೋಲಂ ಬೀಸುತೆ 
ಶೀಳಿಡುತಾಲಿಸುತ್ತತ್ತಿತ್ತ ಮೀಕ್ಷಿಸುತೆ ಕೆಕ್ಕುತೆ ಪೆರ್ಗಾಲಡ್ನ ಮೊಡ್ಡಿ ನಿಲುತಂ 
ಕೌಲೇಯಮನಲ್ಲಿ ಕರೆವುತಂ ನಡೆತಂದಂ (ವೃಷವಿ. ೧೧-೬೩) ;, ಆತನನ್ನು 
ನಮಗೆ ಕಾಣ್ಮೆಯಾಗದಂತೆ ಅಡ್ಡಗಟ್ಟಿ ಕೆಕ್ಕಿ ಪರದಾಡಿಸುತ್ತಿರುವರು| 5 
(ಬೆಟ್ಟೆ ಅ. ೧೫೨-೬). (?) 

ಕೆಕ್ಟ್ಯು (ಕ್ರಿ). ಕೇಕರಿಸು: ಸಿರಿದುಂಕೆಕ್ಯುತೆಕೆನ್ನುತೆ ನೆರೆ ಉುಂಟುತ್ತೆಯ್ದಿ 
ವಂದನೋರ್ವಂ ಶಬರಂ (ಚಂದ್ರಭ್ಯು. ೭-೯೯). [?] 

ಕೆಕ್ಸೈ (ನಾ). ಕೆನ್ನೆ; 'ಕದಪು; ಕಪೋಲ: *ಕೆಕ್ಕೆ ಕೆನ್ನೆಯೆ? 
(ಕರ್ಣಾನಿ. ೭೨); *ಕೆಕ್ಕೆಯೆಂದು ಕೆನ್ನೆ? (ಕಶಸಾ. ೨೧-೪೨೮); 
ಪುರ್ವಳ್ಳೆ ಪಲ್‌ ಕೆಕ್ಕೆಕಾಲಡಿಯೆಂದಿಂತಿವನುರ್ಚಿಪೋದುವಿಸೆ 
(ಶಾಂತಿಪು. ೪-೧೭); ಎಡೆವಿಡದುಣ್ಮಿ ಕಕ್ಸೆಗಿಟಿದಶ್ರುಕಣಾವಳಿಯಂ 
(ಕುಸುಮಾ. ೧೩-೫೯) ; ಕಕ್ಕೆಯಂ ಕರತಲದೊಳೂಜಕಿಯುಂ 
(ರಾಮಾಶ್ವ. ೨೬-೪). [ದೇ. ॥ ತೆಲು. ಚಿಕ್ಕು, ಚಿಕ್ಕಿಲಿ) 

ಕೆಕ್ಕೊರಸು (ನಾ). (?) : ನಿಯತ ದ್ವಿತ್ವಕ್ಕೆ- ಪಪ್ಪುಕಂ... 
ರಕ್ಕಸಿ, ಕೆಕ್ಕೊರಸು (ಶಮದ. ೩೬ ಪ್ರಯೋ). (?) 

ಕೆಗಹು (ನಾ). ರೇಗು, ಕನಲು: ಕೆಂಗಣ್ಣ ಕೆಗಹುಗಳ ಬಿಗಿದ 
ಬತ್ತೆಳಕೆಗಳ ಹಿಳುಕುಗಳ ತೆಗವ ಹೂಡುವ ಬಗೆಯ ಭಟರು... 
ಪೊಯಿಂದಾಡಿತು (ತುರಂಗ. ೪೬-೨೫). [+ ತಮಿ. ಚಿಗಪ್ಪು) 

ಕೆಚ್ಚ (ನಾ). ಕಾಡುಮಲ್ಲಿಗೆ (?): *ಚಂಚಿಸಾರಃ- ಹುಣಿಸೆ, ಕೆಚ್ಚ, |20 
ಆಕಾಯಿ ” (ಓಷಧಿ. ೫೭). [1.1 ಶಮಿ. ಕೆಚ್ಚಮ್‌) 

ಕೆಚ್ಚಕ್ಕಿ (ನಾ). ಕೆಂಪು ಅಕ್ಕಿ; ಕೇಸಕ್ಕಿ: ಕೆನ್ನುರಿ, ಕೆಚ್ಚುರಿ, ಕೆನ್ನಕ್ಕಿ, 
ಕೆಚ್ಚಕ್ಕಿ, ಬೆನ್ನುರಿ, ಬೆಚ್ಚುರಿ(ಶಬ್ದಾನು. ೩೪೩ ಪ್ರಯೋ).[ಕೆಚ್ಚು, + ಅಕ್ಕಿ] 

ಕೆಚ್ಚಗೆ (ಅ). ಕೆಂಪಾಗಿ; ಕೆಂಪಗೆ; ಕೆಂಪನೆ: ಕೆಂಬೆಳಗಿದ ನೋಡಿ| 
ಕೆಚ್ಚಗಾದುದೆ ನಮ್ಮ ಹೊಂಬಣ್ಣದೊಡಲಣ್ಣಗೆಂದಾ (ಭರಚ. ೪೮-೩೭). | 

(ಕೆಚ್ಚು 4 -ಆಗ್ಮೆ] | 

ಕೆಚ್ಚನೆ (ಅ). ಕೆಚ್ಚಗೆ: ಕೆಚ್ಚನಾಗಿರ್ದ [ಪಾಕಾಂ. ಳ್ಹ]ಸಿಲೆಯಂ ಕಂಡು 
(ವಡ್ಡಾರಾ. ೧೧೪-೧೩) ; ಬಳೆದ ಮುನಿಸಿನೊಳ್‌ ಕೆಚ್ಚನಾದ ಕಣ್‌ 
(ಆದಿಪು, ೧೪-೨೩) , ಕ್ರೋಧಾನಲದಿನೆನ್ನನುರಿಪುವಂತು ಕೆಚ್ಚನಾಗೆ 
ಬಿಚ್ಚನೆ ಬಿಟ್ಟಿ ದಿಟ್ಟಿಗಳಿಂ ನೋಡಿ (ಕಾದಂಉ. ೬೧೪); ಬಸವರಾಜನ |50 
ಮೊಗಮನೀಕ್ಷಿಸಿ ಮುಸುಡು ಕೆಚ್ಚನೆ ಮಾಡಿ (ಬಸಪು. ೨೧-೧೮). 

[ಕೆಚ್ಚು * -ಅನ್ಮೆ (ಆ -ಅನೆಯ್ಯ) 

ಕೆಚ್ಚಲ್‌, ಕೆಂಚಲು, ಕೆಚ್ಚಲ, ಕೆಚ್ಚಲು (ನಾ). ಹಸು, ಎಮ್ಮೈ 
ಮೊದಲಾದ ಪ್ರಾಣಿಗಳ ಮೊಲೆಯ ಮೇಲ್ಲಾಗ: *ಕೆಚ್ಚಲೂಧ 
ಐಎಾಪೀನಂ? (ವಸ್ತುಕೋ. ೯೦-೯) ; ಇಜಂಂಕಿದ ಕೆಚ್ಚಲೆತ್ತಮೆತ್ತಿದ ಕುಡಿ | 35 
ನೂಲಮಂಡೆಸೆಯೆ ಕರ್ಬಸುಗಳ್‌ ಪರಿಗೊಂಡುವು (ಸಂಪಭಾ. ಆ-೧೦೪) ; 
ಕೆಚ್ಚಲಿಲ್ಲದಾವಿನಂತೆ ನೀರಿಲ್ಲದ ಬೆಳಸಿನಂತೆ (ಧರ್ಮಾಮೃ. ೧೪-೧೬೦) ; 
ಪಾವನಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವಾವಲೇಸು(ಹಚಕಾ. ೭-೧೭). 
ಸೆಂಚಲು : ಉಚ್ಚಾಯ ದಿನದಲ್ಲಿ ದಿಡ್ಡಿಯ ಉಡುಗೂಸಿ 


— 


0 


ಉಪ್ಪ ಅಂಬೀಲ ಕರಿಯಬೇವನೆ ತರಿಸಿ ಕೆಂಚಲಮ್ಯಾಲ ಇಳಿವ್ಮಾರ|40 


(ಮಲ್ಲಿಗೆ. ೩೧-೮). ಕೆಚ್ಚಲ: ಬಲ್ಲೆ ಚ್ಚಲದ ಪಲತೆಜದ ಬಣ್ಣದ 
ನಿ ಬ n ‘ud ಇ 
ಎಳದುಜುಗಳ ಬಳಗಂ (ಕವಿಚ.111, ೨೦೯ ಸರಸ್ವತೀಪ್ರಬಂಧ). | 
ಕೆಚ್ಚಲು ; ಮಾನದ ತೋರಿಹ ಅವಿಂಗೆ ಕೊಳಗದ ತೋರಿಹ ಕೆಚ್ಚಲು | 

(ಅವಚಂ. ೧೨-೪೮). 


(ದೇ. ॥ ತಮಿ. ಚೆರುತ್ತಲ್‌; ಮಲ. ಚಿರನ್ನಲ್‌, ಚುರನ್ನಲ್‌, |45 


ಚೊರುನ್ನಲ್‌ ; ತುಳು. ಕೆಂಜಲ್‌, ಕೆರ್ನೈಲ್‌] 


೨೦೫೫ 


ಕೆಚ್ಚುದಿನ್‌ 


ಕೆಚ್ಚಲ "ಕೆಚ್ಚಲ್‌' ನೋ. 
ಕೆಚ್ಚಲು "ಕೆಚ್ಚಲ್‌' ನೋ. 
ಕೆಚ್ಚಲ (ಕ್ರಿ). ಶಕ್ತಿಗುಂದು, --ಕುಗ್ಗು: ಬಜಲದು ಜವ್ವನಂ ತವದು 
ಮೆಯ್ಸಿರಿ ಖಂಡಿಸದಾಯು ಮೆಚ್ಚು ಕೆಚ್ಚಲಯದು (ಸೂಕ್ತಿ ಸು. ೪-೧೨೮). 
[ಕೆಚ್ಚು (೮ ಕೆರ್ಚು) + ಅಟ್‌] 
ಕೆಚ್ಚಾಟಿ (ನಾ). ದಾರದ ಎಳೆಗಳನ್ನು ಬೆರಳಿಂದ ಹೊಸೆದು 


ಕೂಡಿಸುವಿಕೆ : (8). (ಕೆಚ್ಚು, * ಆಟ] 
ಕೆಚ್ಚಾನೆ (ನಾ). ಕೆಂಬಣ್ಣದ ಆನೆ: ಕೆಚ್ಚಾನೆ, ಬೆಚ್ಚಗುಜ್ಜಾ 
(ಶಬ್ದಾನು. ೩೪೩ ಪ್ರಯೋ). (ಕೆಚ್ಚು * ಆನೆ] 


ಕೆಚ್ಚಿಡಿ (ಕ್ರಿ). ಕೆಚ್ಚು ತುಂಬಿರು; ಶಕ್ತಿ ಹೆಚ್ಚಾಗಿರು: ಕೆಚ್ಚಿಡಿದ 

ಕೋವಿಗಳ್‌ ಬಾಯ್ತೆರೆಯೆ ಹಿಂದೆ (ಕಾಲೂರ. ೯೨-೧೭೯). 
[ಕೆಚ್ಚು (ಆ ಕೆರ್ಚು) + ಇಡಿ] 

ಕೆಚ್ಚಿಸು (ಕ್ರಿ). ಕೂಡಿಸು; ಸೇರಿಸು; ಹೊಂದಿಸು: ಭೂ ದಿನಗಳ 

ಕೆಚ್ಚಿಪಂದದ ಕೆಂದೂಳ ಹಾದಿಯ ತೆರಪುಗಾಣಿಸದೆ (ಕಂನವಿ. ೧೮-೮೦)- 
(ಕೆಚ್ಚು ತೆ -ಇಸ್ಕು) 

ಕೆಚ್ಚು; (ಕ್ರಿ). ೧. ದಾರದ ಅಥವಾ ಎಳೆಯ ಎರಡು ತುದಿಗಳನ್ನು 
ಹೊಸೆದು ಕೂಡಿಸು: 4ಕೆಚ್ಚು-ತಂತುವಾಯಕ್ರಿಯಾಯಾಂ 
(ನೇಯ್ಗೆಯ ಕೆಲಸ) ತರುಸಾರೀ ಚ (ಚೆ ಗು) (ಶಮಧಾ). 
೨. ಸೇರಿಸು; ಹೊಂದಿಸು: ಪರಮ ಪರಿಮಳದಿಂದ ಕೂಡಿರ್ದ 
ರಲುಗಳ ಕೆಚ್ಚಿರ್ದನೇಣಿಯ ಕುರುಲುಗಳು (ರಘುನಂ. ೮೩)- 
೩. ಕುಂದಣಿಸು; *ಕೀಲಿಸು: ಹರಳು ಕೆಚ್ಚಿರ್ದುಂಗುರಂಗಳ 
ಬೆರಲಿನಲಿ ಧರಿಸಿ (ರಘುವಂ. ೯೬). [< ಸೆಂ. ಖಚ್‌?] 

ಕೆಚ್ಚು, (ನಾ). ೧. ಹೊಸೆದು ಮಾಡಿದ ಗಂಟು: (8). ೨. ಕೂಡು 
ವುದು; ಬೆಸಗೆ. "ಕೆಚ್ಚುವೀಆ್‌? ಪರಾ. [ಆ ಕೆಚ್ಚು] 


25| ಕೆಚ್ಚು, (ನಾ). ಕೆಂಪು; ಕೆಂಬಣ್ಣ : «ಕಿಸುವಣ್ಣ ಕೊರ್ಬುಗಳೊಳಂ 


ಮರೆದ ಸಾರದೊ MA ಸದದಿಂ ತಂತುಕ್ರಿಯೆಯೊಳು ಕೆಚ್ಚೆಂದಕ್ಕು? 

(ಶಬ್ದಮಂ. ೮೮) ; ಕೆಚ್ಚನಾಗಿರ್ದ (ಪಾಠಾಂ. ಗಿಳ್ಷ] ಸಿಲೆಯಂ ಕಂಡು 

(ವಡ್ಡಾ ರಾ. ೧೧೪-೧೩). [< ಕೆಂಚು?) 

ಕೆಚ್ಚು "ಕೆರ್ಚು' ನೋ. 

ಕೆಚ್ಚುಗಟ್ಟು (ಕ್ರಿ). ಗಟ್ಟಿಗೊಳ್ಳು ; ಬಲಿತುಗೊಳ್ಳು ; ಧೃಢವಾಗು : 
ಭೂತಳದೊಳ್‌ ಬಿಳ್ಲು ಕೆಚ್ಚುಗಟ್ಟದಳಲಿಂ ಮುಚ್ಚಿಹೋಗಿ, 
(ಗರಿಕ. ೮-೭೭ವ); ಬೆಚ್ಚುವೊಚ್ಚೆಯವಿಲ್ಲದಚ್ಚೊತ್ತಿದಂತಾಯ್ತು ಕೆಚ್ಚು 
ಗಟ್ಟಿತ್ತುಭಯಂ ಸಂಗ ವಿಸ್ಮಯವಾಯ್ತು (ದೀಕ್ಟಾಬೋ. ೧೪೩-೨೦) ; 
ಸಂಸಾರ ಸುಖಂ ಫಲಂಬಡೆದುದಂ ಚಿತ್ತೋತ್ಸವಂ ಕೆಚ್ಚುಗಟ್ಟಿದುದಂ 
(ದಶಕು. ೪-೬೯). (ಕೆಚ್ಚು (ಲಿ ಕೆರ್ಚು) * ಕಟ್ಟು) 

ಕೆಚ್ಚುಗೆಂಪು (ನಾ). ಕಡುಗೆಂಪು; ಅಚ್ಚಗೆಂಪು: ಕೆಚ್ಚುಗೆಂಪಿನ 
ಬಿಸುನೆತ್ತರನ್ನು ಬಸಿದು (ಮಂತ್ರಶ. ೧೨-೨೨). [ಕೆಚ್ಚು * ಕೆಂಪು] 

ಕೆಚ್ಚುಗೊಳ್‌ (ನಾ). ೧. ಗಟ್ಟಿಯಾಗು; ಬಲಿಷ್ಕವಾಗು : ನಿಚ್ಚಟದ 
ನಿಷ್ಠೆ ದೃಢ ಕೆಚ್ಚುಗೊಂಡಿರಬೇಕು (ದೀಕ್ಲಾಬೋ. ೮೯-೯). ೨. ಬಲಿತು 
ಕೊಳು. ; ಸೊಕ್ಕು: ಇದು ನನ್ನದೆಂದು ನೆಚ್ಚಿ, ಮೆಚ್ಚಿ, ಹೆಚ್ಚಿ, ಕೆಚ್ಚು 
ಗೊಂಡು ಒಡ್ಡೆತವೋದ ಎನ್ನ ಮನಕ್ಕೆ ಇನ್ನಾವುದು ಗತಿಯೊ (ಆದವ.೩೪). 

[ಕೆಚ್ಚು (ಆ ಕೆರ್ಚು) * ಕೊಳ್‌] 

ಕೆಚ್ಚುದಿನ್‌ (ಕ್ರಿ). ಗಸಿಯನ್ನು ತಿನ್ನು; ಚರಟವನ್ನು ತಿನ್ನು(?): 
ತೀವಿದ ತಿಂಗಳೊಪ್ಪುವಿರುಳಂ ಕಟಃದಕ್ಕ ನಿಯೋಗವಹ್ನಿಯಿಂ ಬೇವುದು 
ಬುದ್ಧಿಯಲ್ಲು ಕೆನೆಯಂ ಕಳೆದಕ್ಕಟಿ ಕೆ[ಪಾಠಾಂ. ಕಿ]ಚ್ಚುದಿಂಬುದೇ 
(ಲೀಲಾವ. ೧೪-೩೯). (ಕೆಚ್ಚು + ತಿನ್‌) 


ಕೆಚ್ಚುಮನ 


ಕೆಚ್ಚುಮನ (ನಾ). ಗಟ್ಟಿಯಾದ ಮನಸ್ಸು; ದೃಢಚಿತ್ತ; ಧೈರ್ಯ: | 

ಕೊಲೆಗಡಿಗನಿದಿರಲಿ ಕೆಚ್ಚು ಮನದೆವರಾರು (ಕುವ್ಯಾದ್ರೋ. ೨-೭೬). | 
(ಕೆಚ್ಚು (ಆ ಕೆರ್ಚು) + ಮನ್ನ] 

ಕೆಚ್ಚುರಿ (ನಾ). ಕೆಂಪಾದ ಉರಿ, ಜ್ವಾಲೆ: ಕೆನ್ನುರಿ, ಕೆಚ್ಚುರಿ, 
ಕೆನ್ನಕ್ಕಿ, ಕೆಚ್ಚಕ್ಕಿ (ಶಬ್ದಾನು. ೩೪೩ ಪ್ರಯೋ). (ಕೆಚ್ಚು * ಉದ್ದಿ] | 

ಕೆಚ್ಚುನೀಟ್‌್‌ (ಕ್ರಿ). ೧. ಕೂಡಿಕೊಂಡಿರು; ಹೆಣೆದುಕೊಂಡಿರು : 
ಕೆಚ್ಚುವಿರ್ದ(ಟ್ಹ ಮಚ್ಚು ಮನುರ್ಚಿಪೋದ ಮೇಳಮುವನನಳವಿಗಟ' | 
ದಲಂಫುಮಂ (ಆದಿಪು. ಇ-ಸತ೨ವ); ಕೆಚ್ಚುವಿರ್ದ[ಟ್ಲ3ಕೂರ್ಮೆ 
ಗಳೆರ್ದೆಯಂ (ಪಂಸಭಾ.೨-೯೬). ೨. ಸೊಕ್ಕಿಗೆ ಬರು; ಗರ್ವಿಸು; (ಕಿ). 

[ಕೆಡ್ಚ್ಬು * ಬೀಲ್‌] 10 

ಕೆಚ್ಚುಉುಬು (ಕ್ರಿ). ಶಕ್ತಿಯನ್ನು ತೋರು; ಪರಾಕ್ರಮವನ್ನು 
ತೋರು: ಬನರದೊಳ್ಳೆ ಚ್ಚುಜುಬಿ ಸತ್ತೊ[ಂ] (ಮೈಆರಿ. ೧೯೩೧; 
೪೯-೪ ; 886). [ಕೆಚ್ಚು (ಆ ಕೆರ್ಚು) * ಉಜುಬು (ಆ ಉಜಂಬು,)] 

ಕೆಚ್ಚೆದೆ "ಕೆಚ್ಚೆರ್ದೆ' ನೋ. 

ಕೆಚ್ಚರ್ದೆ, ಕೆಚ್ಚೆದೆ (ನಾ). ಗಟ್ಟಿಯಾದ ಎದೆ; ದಿಟ್ಟಮನಸ್ಸು;|15 
ಎದೆಗಾರಿಕೆ: ಬಲೈಚ್ಛರ್ದೆಯ ಖಳನ ರಥದಚ್ಚು ನೊಗಗಾಲಿಯಂ 
ನುಚ್ಚು ಗಡಿದು (ಮೋಹತ. ೪೯-೨೮). *ೆಚ್ಚೆ ದೆ: ಕಚ್ಚಿಗಟ್ಟದೆ ಕೈದು 
ವಿಡಿಯದೆ ಕೆಚ್ಚಿದೆಯ ಮನಸಿಜನ ತಪಸಿನ ಕಿಚ್ಚಿನಿಂದುರುಸಿದೆ (ಸಾಳ್ವಭಾ. 
೩-೫); ನೀಂ ಪಸುಳೆಯಾಗಿರ್ದೊೋಡೇ ನುಕೆಚ್ಚೆದೆಯ ಭಟನಪ್ಪೆ 
(ಜೈಮಿಭಾ. ೪-೪0) ; ಬೆಚ್ಚ ಬಿಡು ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ | 20 
(ಪಾಂಚಜ, ೫). [ಕೆಡ್ಡ್ಚ್ಯು (ಆ ಕೆರ್ಚು) + ಎರ್ದೆ] 

ಕೆಚ್ಚೇಅಂಸು (ಕ್ರಿ). ವೃದ್ಧಿಗೊಳಿಸು; ಬಲಗೊಳಿಸು : ಅಂಬುಧಿಯಂ 
ಕಡಂಗಿ ನೀರೇಜಕಿಸುತುಂ ಲಸತ್ಯುಮುದನಕ್ತವಿಕಾಸದ ಪೆರ್ಚನೆಯ್ದೆ 
ಕೆಚ್ಛೇಆ [ಪಾಠಾಂ. ಕಚ್ಚರಿ] ಸುತಂ * * - ಪೊಳಪೇಜಕಿತು. ಚಂದ್ರಿಕೆ 
(ಕುಸುಮಾ, ೧೪-೧೬). [ಕಚ್ಛೀಟು + - ಇಸ್ಕು] 25 

ಕೆಚ್ಚೇಯು (ಕ್ರಿ). ಹೆಚ್ಚಾಗು; ಅಧಿಕವಾಗು: ಕೆಚ್ಚೀ[ದಾಕಾಂ. ರ್ಚಿ]ಆಃದ 
ಕೋಪದಿಂ (ಸಂರಾಮಾ. ೧೪-೧೭೦ ವ). 

(ಕೆಚ್ಚು (ಆ. ಕೆರ್ಚು) * ಏಣ (ಆ ಏಆಸ್‌)] 

ಕೆಚ್ಚೋಲೆ (ನಾ). -ಕೆಂಬರಲೋ ಲೆ: ಕೆಚ್ಟೋಲೆ, ಪಚ್ಚಡಕೆ, 
ಬೆಚ್ಚೋಡು (ಶಬ್ದಾನು. ೩೪೧ ಪ್ರಯೋ). [ಕೆಚ್ಚು * ಓಲೆ] 30 

ಕೆಟ್ಟ, (ಗು). ೧. ಒಳ್ಳೆಯದಲ್ಲದ; ಕೆಡುಕಿನ; ಅನಿಷ್ಟಕಾರಕ : 
ಕಂಡೆನು ಬಲು ಕೆಚ್ಚಿ ಕನಸು (ಮೋಹತ. ೪-೮). ೨. ಉಗ್ರವಾದ; 
ಪ್ರಚಂಡವಾದ: ಈ ಕೆಟ್ಟ ಬಿಸಿಲಲ್ಲಿ ಏಕೆ ಬಂದೆ, ಮಗು? (ರೂಢಿ). 
(ನಾ). ೩. ಕೆಡಕುಮಾಡುವುದು; ಒಳ್ಳೆಯದಲ್ಲದುದು : ಹುಡುಗನ 
ಕಾಲುಗುಣ ಕೆಖ್ಬಿ ಎಂದು ಯಾರೋ ಅಂದಿದ್ದೆರು (ನಿರಾಭ. ೪೪). 35 

[< ೪4] 
ಕೆಟ್ಟ "ಕೆಡ್ಕು' ಪರಾ. 
ಕೆಟ್ಟಿದಾರಿ (ನಾ). ಒಳ್ಳೆಯದಲ್ಲದ ಹಾದಿ; ದುಷ್ಟಮಾರ್ಗ: (ಕ). 
[ಕಟ್ಟಿ * ದಾರಿ] 

ಕೆಟ್ಟಿನುಡಿ (ನಾ). ದುಷ್ಟಮಾತು ; ಹೀನಮಾತು: ಕೆಟ್ಟನುಡಿಗಳ|40 
ನಾಡದಿರಿ (ಬಸಪು. ೫೮-೩೯). (ಕಟ್ಟಿ * ನುಡ್ಡಿ) 

ಕೆಟ್ಟಿಹಾವು (ನಾ). ದುಷ್ಟಹಾವು; ಕೆಡುಕು ಮಾಡುವ ಹಾವು; 
ವಿಷದ ಹಾವು: ಕೆಟ್ಟಿಹಾವನ್ನು ಮಡಿಲಲ್ಲಿಟ್ಟುಕೊಂಡಂತಾಯಿತು 
(ಚಿಕ್ಕದೇ. ೧೨೯). (ಕೆಟ್ಟ, * ಹಾವು) (ಆ ಪಾವು)] 

ಕೆಟ್ಟಿತನ (ನಾ). ದುಷ್ಟತನ: ಕೆಟ್ಟತನಕ್ಕೆ ಒಪ್ಪಿದವ ಕಟ್ಟಿನ್ನಕ್ಕೂ |45 
ಒಪ್ಪಬೇಕು (ಗಾದೆ). (ಕೆಟ್ಟ * -ತನ] 


೨೦೫೬ 


ಕೆಡಗೆಯ್‌ 


ಕೆಬ್ಬಾಡಿತ (ನಾ). ದೋಷಾರೋಪಣೆ ; ನಿಂದೆ: ಎನ್ನ ರಾಜಖಸಹಿ 
ಯೆಂದು ಕೆಟ್ಟಾಡಿತಕ್ಕಾ ಹರಿಶ್ಚಂದ್ರನನಸತ್ಯನಂ ಮಾಡಿಸುವೆಂ 
(ಹಚಕಾ. ೨-೩೪). [ಕೆಟ್ಟ * ಆಡಿತ] 

ಫೆಬ್ಬಾಡು (ಕ್ರಿ). ಕೆಟ್ಟತನದಿಂದ ವರ್ತಿಸು (?) : ಮತಿಗೆಟ್ಟು ದುಷ್ಟ 
ಸಂಗತಿಯಿಂದಂ ಮಜಕಿದು ಗುಣಮೆಲ್ಲಮಂ ಮೆಯ್ಯಆಿಯಣೆ ಕೆಟ್ಟಾಡಿದೆಂ 
ಮಹಾಪಾತಕನೆಂ (ಧರ್ಮಾ ಮೃ. ೨-೧೫೬); ಕೆಟ್ಟಾಡಿ ಹೊಟ್ಟೀ 
ಹೊರೆಯುವವನಿಗೆ ಕೊಟ್ಟ ಸಾಲ ಬರುವುದಿಲ್ಲ (ಗಾದೆ). 

[ಕೆಟ್ಟ * ಆಡು] 

ಕೆಬ್ಬಾಶೆ (ನಾ). ದುರಾಶೆ: ಬಂದಿ ಹೊಗದಾಸಜು ವಿತಾಳಿಸಿ ನಿಂದಿರದು 
ನೆಲೆಗೊಳ್ಳದಾ ಜನವೃಂದದಲಿ ಕೆಟ್ಟಾಶೆ [ನಾಠಾಂ. ಕಟ್ಟಾಸೆ] 
(ತೊರರಾ, ೧-೩-೨೯). [ಕೆಟ್ಟ * ಅಶೆ] 

ಕೆಟ್ಟಾಸೆ (ನಾ). ಎ ಕೆಟ್ಟಾತಿ. "ಕೆಟ್ಟಾಸೆ ಬೀಡು' ಪರಾ. 

[ಕೆಟ್ಟ * ಆಸೆ] 

ಕೆಬ್ಬಾಸೆಬೀಡು (ನಾ). ದುರಾಸೆಯ ನೆಲೆ; ಕೆಟ್ಟ ಆಶೆಯ ಆಶ್ರಯ: 
ಆದೆ ಇಂದು ಸೂಡಿನೊಲ್‌ ಕೆಟ್ಟಾಸೆಬೀಡಿನೊಲ್‌ ಬಾಳ್‌ಗನಸುಗಳಿಗೆಲ್ಲ 
ಕೊನೆಯ ಸುಡುಗಾಡಿನೊಲ್‌ ಕಾಣುತಿರೆ (ಶ್ರೀರಾಮಾ. ೧೧೯-೧೯೧). 

[ಕೆಟ್ಟಾಸೆ * ಬೀಡು) 

ಕೆಟ್ಟು "ಕೆಡು ಪರಾ. 

ಕೆಟ್ಟೆ (ನಾ). ಕೇಡು; ದುರದೃಷ್ಟ; ನಾಶ: (ಕ). [ದೇ- 1 ತೆಲು. ಚಿಟ್ಟಿ] 

ಕೆಟ್ಟೀಣಿಸು (ಕ್ರಿ). ಕೇಡನ್ನು ಬಗೆ; ಕೆಟ್ಟಿದ್ದನ್ನುಯೋಚಿಸು: 
ಉನ್ನತಮಪ್ಪೀ ಬಾಳ್ವೆ... ಹೋಹುದಿಂತಿದ ನೆನದೊಡೆಂದೆನ್ನದೆ 
ಕೆಟ್ಟಿ ಣಿಸಿದಳು (ಪ್ರಭಂಜ. ೨-೩೧) ; ದಕ್ಷಂ ಬಳಿಕ ಕೆಟ್ಟಿಣಿಸಿ ಯಜ್ಞವಂ 
ಮಾಡುವೆನೆನುತ್ತ (ವೀಕೈಷು. ೩-೨-೧೫); ಸೂನುಸಹಿತೀದುಷ್ಟಬುದ್ಧಿಗಿಲ್ಲಿ 
ಕೆಟ್ಟಿಣಿಸಿದನರಾರೊ ಶಿವಶಿವಾ (ಜೈ ಮಿಭಾ. ೩೧-೬೪) ; ಕೆಟ್ಟಿಣಿಸದಿನ್ನು 
ಮನವಂ ತಿಳಿಸಿಕೊಳ್ಳಯ್ಯ (ಹೆಬ್ಬೆರ. ೨೧-೧೨). [ಕೆಟ್ಟ * ಎಣಿಸು] 

ಕೆಟ್ಟೊಡಲ್‌ (ನಾ). ಕೆಟ್ಟ ಶರೀರ; ಹೀನವಾದ ದೇಹ : ನುಡಿಯ 
ರೇನಕಟಶುದ್ಧದ ಮಡಿಲೆನಿಪ ಕೆಟ್ಟೊಡಲಾಂತು ಕರ್ಮಭೋಗಂಗೆಯ್ದು 
(ಪದ್ಮರಾ. ೧-೪೭). (ಕೆಟ್ಟ * ಬಡಲ್‌] 

ಕೆಟ್ಟೋಡು (ಕ್ರಿ). ಕೆಟ್ಟು ಓಡಿಹೋಗು; ವಿಮುಖವಾಗು; 
ಪಲಾಯನ ಮಾಡು: ಮಾರ್ತಾಂಡ ಸುತಾಂಶದೊಳ್‌ ಪಸೆ 
ಯೊಳಿರ್ದಂತಾಕೆ ಕೆಟ್ಟೋ[ಸಾಠಾಂ. ಟ್ಟಾ]ಡುಗುಂ (ಎತತ, ೨೨-೭) ; 
ರಣಭೀತಿಯಲಿ ಕೆಟ್ಟೋಡಿದುದು ನೆರೆದರೆಸುಗಳ ಸುತರು 
(ಸಾಳ್ವಭಾ. ೮-೭೨). [ಕೆಟ್ಟು (ಆ ಕೆಡು) * ಓಡು] 


ಕೆಡಂಪು "ಕೆಡು? ನೋ. 


ಕೆಡಕು "ಕೆಡುಕು' ನೋ. 


ಳೆಡಕುತನ "ಕೆಡುಕತನ ನೋ. 
ಕೆಡಕುಹುಳು (ನಾ). ಕೆಟ್ಟಿಹುಳು: ಕೆಡಕು [ಪಾಠಾಂ. ಕೆಡಿಕ] ಹುಳು 
ಕಚ್ಚಿತ್ತು ಮಗನ (ಬಸಪು. ೪೮-೯). 
[ಕೆಡಕು (£ ಕೆಡುಕು) + ಹುಳ್ಳು (೮ ಪುಟು) 
ಕೆಡಕೆನಿಸು (ಕ್ರಿ). ವ್ಯಥೆಯಾಗು; ಮನಸ್ಸಿಗೆ ನೋವಾಗು : ಚೌಡಪ್ಪ 
ನವರ ಮೂರ್ಬತನಕ್ಕೊ ಅಥವಾ ನನ್ನ ಮರುಳತನಕ್ಕೋ ಬಹಳ 
ಕೆಡಕೆನಿಸುತ್ತದೆ (ಹಳ್ಳಿಹಾ. ೧೧). [ಕೆಡಕು (೬ ಕೆಡುಕು) * ಎನಿಸು) 
ಕೆಡೆಗನಸು (ನಾ). ಕೆಟ್ಟ ಕನಸು: ವನಿತೆ ಜೀವಂಜಸೆಯು ಕಡುಗೆಡ 
ಗನಸುಗಂಡಳವಳಿದು (ಸಾಳ್ವಭಾ. ೧೧-೩೬). [(ಕೆಡು, * ಕನಸು) 
ಕೆಡಗೆಯ್‌ (ನಾ). ಕೆಳಗಿನ ಗದ್ದೆ; ಪೊದಲೇರಿಯ ಕೆಡಗೆಯ 
ಬನವಿಂದಂ ಮೂಡ (ಎಕ. ೫1, ಕಡೂರು. ೩೫-೭೧; 1136). (1) 


ಜೆಡಪ ೨೦೫೭ 


ಕೆಡಪ (ನಾ). (ಕರಾ) ಒಂದು ನೀಚ ಜಾತಿಯ ಹಾವು. [1] 

ಫೆಡಸಿಸು, ಕೆಡವಿಸು, ಕೆಡಹಿಸು (ಕ್ರಿ). ಕೆಡವು; ಬೀಳಿಸು: ಮೋಹ 
ಮುಳ್ಳೊಡೆ ತಪ್ತ ತೈಲಪೂರಿತ ಘನಕಟಾಹದೊಳ್ಳೆ ಡನಿಸುವನೇ ತಂದೆ 
ತನಯನಂ (ಜೈ ಮಿಭಾ. ೧೩-೫೬). ಶೆಡನಿಸು: ಕಟ್ಟಡ ಬಹಳ 
ಜೀರ್ಣವಾಗಿತ್ತು; ಅದನ್ನು ಕೆಡವಿಸಿ ಹೊಸತಾಗಿ ಕಟ್ಟಿ ಸಬೇಕಾಯ್ತು 
(ರೂಢಿ). ಕೆಡಹಿಸು : ಕಿರೀಟಯ ಕೈಲಿ ಸೈಂಧವನ ಶಿರವ ಕೆಡಹಿಸಿ 
ಅವನ ತಂದೆಯ ಕರತಳಕೆ ನೀಡಿಸದೆ (ಹರಿಸಾ. ೩೪); ಹಂಸಧ್ವಜಂ 
ನಂದನನನೆಣ್ಣೆಗಾಯ್ದಿರ್ದ ಕೊಪ್ಪರಿಗೆಯೊಳ್ತಂದು ಕೆಡಹಿಸಲ್‌ 
(ಜೈ ಮಿಧಾ. ೧೧ ಸೂಚನೆ). [ಕೆಡಪು + -ಇಸ್ಯು) 

ಸೆಡಪು, ಕೆಡಂಪು, ಕೆಡವು, ಕೆಡಹು (ಕ್ರಿ). ೧. ಕೆಳಕ್ಕೆ ಬೀಳಿಸು, 
—ಉರುಳಿಸು : *ಕೆಡಪು - ಪತನೇ? (ಶಮಧಾ) ; ಮಸಗಿ ಭರದಿಂದ 
ಸುರರಮರರಂ ಕೆಡಪುತ್ತೆ ದೆಸೆಗಳಂ ದಹಿಸುತ್ತೆ (ನಂಬಿರ. ೧-೧೧); 
ನಮ್ಮುಮಂ  ಕೆಡಪಿದತ್ತಿದು ತಾರ್ಕೃನ ಪಕ್ಷಸಂಭವಾನಿಳಂ 
(ಜಗವಿ. ೮೪-೮೪); ಅಹಂಮಮಭಾವಂ ಕೆಡಪದೆ ಬಿಡುಗುನೆ ಸಂಸ್ಕೃತಿ 
ಜಡಧಿಯ ಕಡಿದಪ್ಪ ಸುಆಿಯ ಕುಲ್‌ ಯೊಳ್‌' ಖಳನಂ (ವರ್ಧಪು.೧೪-೯೧); 
೨. ಬೀಳು; ಕೆಡೆ: ಸೂಳೋಸರಿಸದೆ ಕೆಡಸಿದ ಜವಳಿಜಂತ್ರದ ಬೊಂಬೆ 
ಯೆನಲಿರ್ವರು ಮಜಕಿದರೊಡಲ (ಸಾಳ್ವಭಾ. ೪-೭೭), ಕೆಡಂಪು: 
೧. ಹರೆನ ಚಿತ್ತ ಮಂ ಗಿರಿಜೆ ತನ್ನ ಚರಣದೊಳ್‌ ಕೆಡಂಪುವೆನೆಂದು 
ಭಾಷೆಗುಡುವಂತೆ (ಗಿರಿಕ. ೫-೭೬ ವ). ಕೆಡವು: ೧. ಮದನಂ . . . 
ಇರುಬಿನೊಳ್ಳಿ ಡವುತಿಹನಲ್ಲಿ ವಿಟಿರಕ್ಷಿಮೃಗಕುಲವನು (ಜೈ ಮಿಭಾ. ೬-೧೭); 
ತಳವನ್ನಗಿದು ಗೋಡೆಯನ್ನು ಮೇಲೆ ಕೆಡವಿಕೊಳ್ಳುವವನ ಹಾಗೆ 
(ಕಥಾಮಂ. 1೪, ೯೬). ಕೆಡಹು: ೧. ನೀ ಕಟ್ಟ ಕೆಡಹಿದೆ ಬಂಧನವೇ 
ನಿರ್ಬಂಧನವೆಂದಿಪ್ಪ್ಸೆನು (ಮಹಾದೇ. ೩೬-೪); ಬಿಡದೆ ಜಿತೇಂದ್ರಿಯ 
ನಿಕರವ ಮಿಗೆ ಕಟ್ಟ ಕೆಡಹುವ ಸ್ಮರಪಾಶದಂತೆ (ಕಂನವಿ. ೯-೩೦). 
೩. ನೂಕು; ತಳ್ಳು : ಅಳಲ ಕಡಲೊಳು ಕೆಡಹಿದನು ನಿಜಗೋತ್ರ 
ಬಾಂಧವರೆ (ಕುವ್ಯಾದ್ರೋ. ಓಂಇ. ಪರಿ. ೨೭೮). ೪. ಕೊಲ್ಲು; ನಾಶ 
ಮಾಡು: ದಳಪತಿ ಬಳನಂ ನಜ್ರವೀರ್ಯಂ ಕೆಡಹಿ ಸಮಸ್ತ್ರ ಬಲಮಂ 
ಕೊಂದಂ (ಪಣ್ಯಾಸ್ತ್ರ. ೬-೯ವ); ಜಗವ ಕೆಡಹಲು ಜಲಜವಿಶಿಖನು 
ಬಿಗಿದೆ ಬಲೆಯಿವಳಲ್ಲವೇ (ಕುವ್ಯಾವಿ. ೨-೯), ಆನೆಯ ಮಡುಹಿದ 
ಅಗಸನ ಕೆಡಹಿದ (ಪುರಂದ. ೨-೭೬-೧೧); ಅಡಗುವ ಶಾರ್ದೂಲ ಹಾಜುವ 
ಹರಿಣನ ಕೆಡಹಿ ರೋಹಿತವನೀಂಟುವುದು (ಮೋಹತ. ೪೦-೩೧). 

[ಕೆಡ್ಕೆ * -ಪು,] 

ಕೆಡಮೆಟ್ಟು "ಕೆಡೆಮೆಟ್ಟು? ನೋ. 

ಕೆಡನಿಸು “ಕೆಡನಿಸು' ನೋ. 

ಕೆಡವು "ಕೆಡಪು' ನೋ. 

ಕೆಡಸು "ಕೆಡಿಸ್ಕು' ನೋ. 

ಕೆಡಸೂರ್‌ (ನಾ). ಒಂದು ಊರಿನ ಹೆಸರು: ಕೆಡಸೂರ್‌ ಪೂರ್ಬ 
ಸ್ಕಾನ್ಹಿಶಿ (ಮೈಆರಿ. ೧೯೧೯, ೧೦-೬೬ ; 900). [ಕೆಡಸು? + ಊರ್‌] 

ಕೆಡಹಿಸು "ಕೆಡನಿಸು' ನೋ. 

ಕೆಡಹು "ಕೆಡಪು' ನೋ. 

ಕೆಡಿಕೆ (ನಾ). - ಕೆಡುಕ : ಬಡಬಡಾದುದು ನಿನ್ನಂಗವಲ್ಲರಿಯಾ ಕೆಡಿಕ 
ಪಾನಿನ ಪೊರಟೆಯಿಂ (ಶ್ರೀಪಾಲ. ೧೧-೯೦). [ಕೆತು, + -ಇಕ] 

ಕೆಡಿಕಿ (ನಾ). ಕೆಡುಕಿ: ಮೊರೆಗಳನಆಸದೇಗುವ ಕೆಡಿಕಿ [ಪಾಠಾಂ. ಕೆ) 
ಗಳನಿಸ್ಟ ಪುಷ್ಟಿಗಳು (ಬಸಪು. ೪೦-೫೮). [ಕೆಡಿಕ + -ಇೃ] 

ಕೆಡಿಕೆ (ನಾ). ದುಷ್ಟ ಹೆಂಗಸು; ಕೆಡುಕೆ: ಅಡ್ಡನಿಂದು ಕಾಡಿದೊಡಾ 
ಕೆಡಿಕೆಯೊಳಿಂತಾಡಿದರು (ನೇಮಿಸಂ. ೧೪-೧೬). [ಕೆಡಿಕ+-ಎ)] 


ಕೆಡ್ಕು 


ಕೆಡಿಸು, ಕಿಡಿಸು, ಕೆಡಸು (ಕ್ರಿ). ೧. ಹಾಳುಮಾಡು ; ನಾಶಪಡಿಸು: 


ಕೆಡಿಫುವೊನು ಕೊಳ್ಳೊನು ಪಣ್ಚಮಹಾ ಪಾತಕನಕ್ಕೆ (ಮೈಆರಿ. ೧೯೩೦, 
೩೬-೯ ; 6800) ; ಆತನುಂ ಮುಳಿದು ನಂದನಂ ಕೆಡಿಸಿ ನಂದನ ರಾಜ್ಯ 
ಸ್ಥಾನಡೊಳ್‌ ಪೆಜನೊರ್ವನಂ ಚಂದ್ರಗುಪ್ತನೆಂಬೊನಂ ನಿಜಸಿದೊಡೆ 
(ವಡ್ಡಾರಾ. ೭೫-೮); ಸಾಧುತ್ವಮಂ ಳೆಡಿಸಿ ನಡೆಸುವ ದುರಾಚಾಕೆ 
(ಕಾದಂಪೂ. ೫೫೩) ; ವೃದ್ಧ ಮಾಹೇಶ್ವರಂ ಬಂದು ಮದುನೆಯಂ ಕೆಡಿಸಿ 
(ನಂಬಿರ. ೬-೧೫೫) ; ಮಾಡಲಿದ್ದುದು ಬಹಳ ಪೌರುಷವಾದಿ ಕೆಡಿಸಲದೇಕೆ 
ಕೌರವರಾಡಿ ಕೆಡಿಸಲಿ ಮಾಡಿ ಕೆಡಿಸಲಿ ಚಿಂತೆ ನಮಗೇಕೆ (ಕುವ್ಯಾಭೀ. 
೧-೬೧); ಮೋ  ಸದಲಿ ಜೀವನವ ಮುನಿದು ಕೆಡಿಸುವ ಹೊಲೆಯ 
(ಪುರಂದ. ೧-೧೭೮-೧೨). ೨. ನಂದಿಸು; ಆರಿಸು: ದೀಪ ಕೆಡಿಸು 
ತ್ತಿದ್ದರು (ಇಣಿನೋ. ೩೧). ೩. ಪಾವಿತ್ರ್ಯ ಭಂಗಮಾಡು; ಶೀಲ 
ಭಂಗಮಾಡು : ಪರಾಶರ ಮುನೀಶ್ವರಂ ಕೊಡಗೂಸಂ ಕೆಡಿಸಿ [ಪಾಠಾಂ. 
ಕಿಡಿಸಿ)ದೊಡೊಗೆದಂ ವ್ಯಾಸಂ (ಸಮಪ. ೧೧-೧೫೦); ಮಗಳನು 
ಕೆಡಿಸಿದನಿಗೆ ರಹನಜಯದೆ ದೃಗುಯುಗದೊಳು ಕಿಡಿಯೇಕೆ (ಮೋಹತ. 
೩೩-೨೫) ; ಎನ್ನ ರೂಪಿಂಗೆ ಅಳಿಪಿ ಕೆಡಿಸುವೆನೆಂದುಪಕ್ರಮಿಸೆ 
(ಪುಣ್ಯಾಸ್ರ: ೩-೭೨) ; ಕೆಡಿಸಿ ಪತಿವ್ರತೆಯರೆ ಗೋವುಗಳ ಸದೆಬಡಿದರು 
(ಕಂನವಿ. ೧೧-೬). ೪. ಹೋಗಲಾಡಿಸು ; ಕಳೆ; ನಿವಾರಿಸು; ಎನ್ನ 
ದೇಹಜ್ವರವನೀಗಳೆ ಕೆಡಿಸು ಸದ್ಗುರುವೆ (ಬಸಪು. ೫೦-೨೯) ; ಅಂಭಕಾರಂ 
ಗಳಂ ಕೆ[ಪಾಠಾಂ. ಕಿ) ಡಿಸಿದುವೆ ರೂ ಭರಣಕಾಂತಿಗಳ್‌ (ಜೈ ಮಿಭಾ. 
೨೨-೫), *ೌಡಿಸು : ೧. ಆರಾರ್‌ ಇದಾ[ನ್‌)ಕಿಡಿಪ್ಪೋರ್‌ ಅವರ್ತೇ 
ಪಾಸ[0] (ಇಆ. ೫1, ೭೦-೨೦ ; 567); ಇದಕಿಡಿಪ್ಪೊನ್ನೆ ಶ್ರೀ ಪರ್ವ್ವತ 
ಮನ್ಯೆಆಗು ಮೇಗಿಕ್ಕಿದ ಪಾಪಮಕ್ಕೆ (ಎಕ. ೫ (5), ಚಿಕ್ಕಬ. ೬೬-೨೩; 
850 ಕೃಶಾ); ಕಿಡಿಸಂ ಬಾರೆಗೇ ಮೆಯ್ಕಂ ಕಿಡಿಪಂ ಕಿಡಿಪಂತೆ ಮುಂ 
ಕಿಡಿಪಂ ಫೋಕುಮೇ (ಕವಿರಾ. ೨-೧೨೩); ಏಟು ಭನಂಗಳೊಳೆಗೆ 
ಅಸ್ಪನಿಧ ಕರ್ಮಂಗಳಂ ಕಿಡಿಪಿ (ವಡ್ಡಾರಾ. ೯೮-೨೫); ನಿನ್ನ ಯೆಶಮಂ 
ಕಿಡಿಸಿಡೆವಿನ್‌ ಕೊಂದೊಡೇವಂದಪುದು (ಪಂಪಭಾ. ೭-೩೨ ವ); ಈ 
ಕುಮಾರರಂ... ವಿದ್ಮಾ ಭ್ಯಾಸಂಗೆಯಿಸದೆ ಸ್ವೇಚ್ಛಾ ವಿಹಾರಿಗಳಂ 
ಮಾಡಿ ಕಿಡಿಸಿದೆಂ (ಪಂಚತಂ. ೧೬-೧೦). ಫಿ. ಗಾಳಿಮಸಗಿ ಸೊಡರಂ 
ಶಿಡಿಸುವವೊಲ್‌ ಕಿರ್ಚನೇಕೆ ಕಿಡಿಸದೊ (ಧರ್ಮಾಮೃ. ೬-೨೨೬), 
೪. ಮುನ್ನಮೆ ಮುಟ್ಟ ನುಡಿಯದೆ ಪೊಜಪೊಜಗನೆ ಬಳಸಿ ಕನ್ನೆಯ 
ಶಂಕೆ ಯಂ ಕಿಡಿಸಿ(ಪಂಸಧಾ.೪-೬೮ ವ); ಚಿತ್ತದೊಂದು ಕಳಂಕಂ ಕಿಡಿಸಲ್‌ 
ಸಮಾಧಿ ಶತಯೋಗ ಗ್ರಂಥಮಂ ಪೇಲ್ದಿ (ಸಮಪ.೧-೭); ದಿನೇಶನ ಘನ 
ತೀವ್ರರಶ್ಮಿ ನಿಚಯಂಗಳಿನಾದಮೆ ಬೆಂದ ತನ್ನಭೋಂಗ ನೆಯಶಿತಾಪಮಂ 
ಕಿಡಿಸಲೆಂದು (ವರ್ಥಪು. ೧-೫೬). ಕಡಸು: ೧. ಇದ ಕೆಡಸಿದರೆ 
ವೀರಭಾದ್ರದೇವರೆ ಪದಕೆ ತಪಿದ ಹಾಗೆ(ಎಕ.೪1, ಶಿವನೊ.೯೩-೩೬ ; ?;. 
ಅರಸುಗಳ ಶೌರ್ಯವನ್ನು ಕೆಡಸಿ (ಕೃವಾಸ. ೪೩). [ಕೆಡ್ಕು * -ಇಸ್ಕು] 


ಕೆಡಿಸು (ನಾ). ಕೇಡು; ನಾಶ: ತಮ್ಮ ಕೆಡಿಸಿಂಗೆ ತಾನೇ ಎಣಿಕೆ 


ಮಾಡದವರು (ಪಾಠಾಂ. ತಮ್ಮ ಬದುಕಿಗೆ ತಾಮೆ ಕೇಡ ಕಡೆಗೆಣಿಸಿದವರು] 
(ಸಮ್ಯಕೌ. ೧೦-೧೬). [< ಕೆಡಿಸ) 


40| ಕೆಡು, ಕಿಡು (ಕ್ರಿ).ಕೆಟ್ಟ(ಭೂತಕೃ), ಕೆಟ್ಟು(ಭೂತನ್ಯೂ). ೧. ಅಳಿ; 


ನಾಶವಾಗು; ಹಾಳಾಗು: ವಿತ್ತಿದಲ್ಲಿ ವೆಳೆಯಾದೆ ಕೆಡುಗೆ (ಇಆ. ೫1%, 
೧೪೫-೧೬;680); ತನ್ನೊ ಕೈಲುಳ್‌ ಪೊತ್ತಿ ಮಕ್ಕಳ್ಳುಟ್ಟದೆ ಕೆಡುಗ(ಎಕ.111, 
ಮೈ ಸೂರು. ೫೫-೨೧; ಸು. 740); ಏನುಂ ನೆವಮಿಲ್ಲದೆ ಕಸವರಮೆಲ್ಲಂ 
ಕೆಟ್ಟ ತ್ತು(ನಡ್ಡಾರಾ, ೭೬-೧೦); ಒಡಲೊಡಮೆಯೆಂಬಿ ವೆರಡುಂಕೆಡಲಿರ್ಪುವು 
ಕೆಸದ ಕಸವರಂ ಜಸಂ (ಗದಾಯು. ೨-೪); ತೋಟ ಕೆಡುವೀ ತನುವಿನಭಿ 
ರಂಜನೆಯ ಸೌಖ್ಯಕೆ ಮಾಣದಿರು ಮನವ (ಕುವ್ಯಾ ದ್ರೋ: ೭-೨೫). 


ಕೆಡು, 


೨. ಇಲ್ಲವಾಗು; ಲೋಪವಾಗು; ಅಳಿಸಿ ಹೋಗು: ಈ ನಧೆಯಿಂದಿಹ 
ಪರಪೆರೆಡುಮೆನಗೆ ಕೆಡುವುದು ಪುಹಿಯೇ (ಧರ್ಮಾಮೃ. ೨-೨೧೦) ; ಹದಿ | 
ನಾಜಂಗುಲದುದ್ದ ಸರ್ಪನ ವಿಷ ಕೆಟ್ಟು (ಆದವ. ೩೦); ಬಾಯ್‌ ಸಲೆ ಪುಣ್ಣ | 
ಳಾಗೆ ಜಿಹ್ವೆಯೊಡೆವುತ್ತಿರೆ ಕೆಟ್ಟರೆ ನಿದ್ರೆ (ಕಲ್ಯಾಕಾ. ೩-೧೩); ಹೊಸ ಪಾಪ | 
ಗಂಧ ಕಾಳೆಕೆಕೆಡಲು ಭವಿಲೋಹ ವಿಸರನುಂ ಕಳೆದು (ಸಿದ್ದರಾ. ೧-೧೧); 
ಪರಕ್ಷೇತ್ರ ಕೃತಮಘಂ ಪುಣ್ಮಸ್ಥ ಲಾತಿಶಯದಿಂ ಕೆಡುಗುಂ (ಪದ್ಮರಾ, | 
೨-೫೫); ಕಮಳದ ಬಿಗುಹು ಬಿಟ್ಟುದು ಚಕ್ರವಾಕದ ತಗಹು ಕೆಟ್ಟುದು 
(ಕುವ್ಯಾದ್ರೋ. ೧೫-೩೪). ೩, ನಿವಾರಣೆಯಾಗು ; ಪರಿಹಾರವಾಗು ; 
ಗುಣಹೊಂದು ; ವಾಸಿಯಾಗು : ಆ ಮರ್ದಿನ ಬಾವಿಯ ನೀರಂ 
ಮಿಂದೊರ್ಗೆಲ್ಲಂ ಕುತ್ತಂಗಳ್‌' ಕೆಡುವುವು (ವಡ್ಡಾ ರಾ. ೭೦-೧೦) | 
ಅತ್ಯುಗ್ರ ಗ್ರಹಾನೇಕ ಸರ್ಪರುಜಾಪೀಡೆಗಳಾಗಳಂತೆ ಕೆಡುಗುಂ| 
(ಸಮಸ.೧-೨೭); ತಾಪಿಸುವ ತಪಸೆನಗೆಂದು ಕೆಡುವುದು ತಪಸಿಯೇ ಹೇಳಾ | 
(ಬಸಪು. ೪೫-೩೬) ; ನಿಮ್ಮ ಕಥನಾನೃತವನಾಲಿಸಿ ಕೇಳ್ವರಘ ತ 
(ಕುವ್ಯಾಆ. ೬-೧೦೯). ೪. ದುರ್ಗತಿಗೆ ಈಡಾಗು ; ದುರ್ದಶೆಯನ್ನು 
ಹೊಂದು ; ಹಾಳಾಗು : ತೊಂಡಿನೊಳುರ್ಕಿ ಕಟ್ಟ ದಶಕಂಠನನಕ್ಕಟ 
ಕೊಂಡ ಪೆರ್ಮರುಳ್‌ ಕೊಂಡುದೆ ತನ್ನುಮಂ (ಪಂಪಭಾ. ೬-೩೩); 
ಸವಣರ ಮಾತಂ ನಿಕರಕ್ಕೆ ನಂಬಿ ಠಕ್ಕಿಂಗೆ ಕರಂ ಮತಿಗೆಟ್ಟು ಗತಿಯನಜಕಿ 
ಯದೆ ಕೆಟ್ಟಿಂ (ಧರ್ಮಾಮೃ. ೧-೧೦೩); ಗಂಗೆಯೊಡನಾಡಿದ ಗಟ್ಟಿ 
ಬೆಟ್ಟಿಂಗಳು ಕೆಟ್ಟ ಕೇಡ ನೋಡಯ್ಯಾ (ಮಹಾದೇ. ೩೭-೧); ತ 
ಕಾರಿ ಕೆಟ್ಟಿಡೆಯುಂಟೇ (ಲೀಲಾವ. ೫-೨೬) ; ದೇವದೇವ ಸಂಗ ಕಂಡೈ 
ಕೆಟ್ಟಿ ಕೆಟ್ಟಿಂ (ಬಸರ. ೪-೨೭) ; ಹೆಮ್ಮೆಯಲಿ ಹಿರಿದಾಗಿ ಕೆಡುವರು 
(ಸಂಧಪ. ೩-೧೨). ೫. ಚದರು; ಚಲ್ಲಾಸಿಲ್ಲಿಯಾಗು : ಉಲಾದರೆಲ್ಲ 
ಮೋಡಿ ಕೆಟ್ಟೊಡೆ (ವಡ್ಡಾರಾ. ೭೬-೧೪). ೬. ಸೋಲು; ಸೋತು 
ಹೋಗು: ಅಟ್ಟ ಹೊಯ್ದನು ದಂತಿಗಳ . .. ಮಿಗೆ ರ 
ಕೆಟ್ಟು ಬಿಟ್ಟೋಡಿದುದು ಭಟನಜಕಿಯಟ್ಟದನು (ಕುವ್ಕಾದ್ರೋ. ೬-೪೫). 
೭. ನಿರ್ಗತಿಕನಾಗು; ದರಿದ್ರನಾಗು; ಇದ್ದುದನ್ನೆಲ್ಲ ಕಳೆದು 
ಕೊಳ್ಳು; ನಷ್ಟವನ್ನು ಅನುಭವಿಸು: ಡು 
ರಿರ್ಡೇರ್ವಂ ಮಾಹೇಶ್ವರಂಗೆ ಕೆಟ್ಟಿಡೆಗಾಗರ್‌ (ಸಮಪ. ೪-೮೧); 
ಕೆಟ್ಟೊಕ್ಳ ಲಂತೆ ನಿಲಲಾಆದೆ ನಡುಗುವರ್‌ (ಧರ್ಮಾಮೃ. ೩-೮೧) ; ಕೆಟ್ಟು 
ಪಟ್ಟಣ ಸೇರು (ಗಾದೆ). ಆ. ಮಾರು; ಬಿಡು: ಬ್ರಾಹ್ಮಣಂ ನಾಯಂ 
ಮುಟ್ಟಿ ಲಾಗದೆಂಬರದು ಕೆಟ್ಟು ಪೊತ್ತುಕೊಂಡು ಪೋದಪೆ (ಪಂಚತಂ. 
೧೪೬-೧೮) ; ಸಾಮ್ರಾಜ್ಯಲಕ್ಷ್ಮಿಯನೊಲ್ಹೀ ವುದುಗೆಟ್ಟು ತಂದೆ ಯುವ 
ರಾಜ ಶ್ರೀಯನೇನೀಯನೇ (ಮಲ್ಲಿಪು. ೪-೧೪೫). ೯. ಕಳೆದು 
ಹೋಗು; ಕೈತನ್ಪಿಹೋಗು; ಹೋಗು: ಮ 
ಕೆಟ್ಟುದನಆಸಲ್‌ ಪೋಪಂತೆ ಮುಚ್ಚೆ ವೋಪುದುಂ (ಶಾಂತಿಪು. ೪೯೯) ; 
ಬದ್ಧ ಲಕ್ಷದೃಸ್ಟಿಯಿನೇನಾನುಂ ಕೆಟ್ಟುದನಜಸುವಂತೆನ್ನ ನೋಡುತ್ತ 
ಮೆಯ್ದೆ ವಂದು (ಕಾದಂಉ. ೫೪೮) ; ಇದು ಮುನ್ನಂ ನಿನ್ನ ಕೆಟ್ಟುಂಗುರ 
ದೆಡೆಯನದಂ ಪೇಟ್ದಿ ಸದ್ವಿದೈ (ಸುಕುಮಾ. ೪-೨) ; ತನ್ನರ್ಥಂ ಕೆಟ್ಟೊಡೆ ; 
ಕೇಳೆನ್ನರ್ಥಂ ಕೆಟ್ಟುದೆಂದು ಬಾಯ್ತಿಟ್ಟಿಟುವರ್‌ (ಧರ್ಮಾಮೃ. ೧೨-೨೩೭); 
ಸುರಪತಿಯ ಕೆಟ್ಟಿ ಸಂಪದಮಂ ತರಲೈಂದು ಉರವಣಿಸಿ ತೊಡಗಿದರು 
ಕಡಲ ಕಡೆಯಲೈಂದು (ನಂಬರ. ೧-೩). ೧೦. ಕೀಳಾಗು; ದುಷ್ಪ, 
ನಾಗು; ನೀಚನಾಗು: ದುಃಖದೊಳಕ್ಕನಿರಲೈ ಲಜ್ಜೆ ಗಾಯಿನೆ | 
ಗುರುಗಳ್ಳಿ ಬೆಳ್ಳಜಕಿನೆ.. . ಕೆಟ್ಟಿ ನೇನನಿರದಿಂತುಟು ವಿಭ್ರಮ| 
ದಿಂಡೊಡರ್ಚಿದೆಂ (ಕಾದಂಉ. ೭೬) ; ಆರುಂ ದುರ್ಜನರ ಕೂಟದಿಂದಂ 
ಕೆಡರೇ (ಧರ್ಮಾಮೃ. ೨-೭೭) ; ಕುಹಕತಂತ್ರದ ಹೊಜಾಗೆವಾಳ ನ; 
ಸಂಗದಲಿ ನೀವ್‌ ಕೆಟ್ಟಿರಕಟಿಂದ (ಕುವ್ಯಾದ್ರೋ. ೧೪-೧೬). | 


೨೦೫೮ 


5 


5 


30 


35 


40 


45 


(ರೋಕೋಪ. ೯-೧೩೪) ; 


ಕೆಡ್ಕು 


೧೧. ಮಾಸಲು ಅಳಿ; ಭಂಗವಾಗು ; ಅಶುದ್ಧವಾಗು: ಕನ್ನಿಕೆಯ 
ಮುಟ್ಟಿದನು ಮುನ್ನಿನ ಕನ್ನೆತನ ಕೆಡದಿರಲಿಯೆನುತವೆ ತನ್ನ ರಥವಿದ್ದೆಡೆಗೆ 
ರವಿ ತಿರುಗಿದನು ವಹಿಲದಲಿ (ಕುವ್ಯಾಆ, ೩-೧೯). ೧೨. ಶೀಲವನ್ನು 
ಕಳೆದುಕೊಳ್ಳು ; ಅಪವಿತ್ರವಾಗು; ದಾರಿತಪ್ಪು : ದವಿಂತಾರಿ ನಾಣ್ಟಿ 
ಸಭಿಯೊಳ್‌' ತಲೆಯಂ ಬಾಗಿ ಮದೀಯ ಕುಲಕ್ಕಿನಿತಾಗಳವಳ್‌ ಕೆಟ್ಟಿಳಿನಗೆ 
ಪುಟ್ಟಿ ದಳಬ್ಗಳ್‌ (ಶಾಂತಿಫು. ೩-೮೦); ಸಿತಗರ ಕೂಟಿದಿಂದೆ ಕೆಡದವ 
ಕೊಳರೇ (ಧರ್ಮಾಮೃ. ೨-೭೬) ; ಬಟ್ಟಿ ವಕ್ಕಿಗಳಂಬೆಕೊಂಚೆ ಸಂಚರಿಸಿ 
ಬೊಬ್ಬಿಟ್ಟುದ ಕೇಳಿ ತಾಪಸರು ಕೆಟ್ಟಿರು (ಮೋಹತೆ. ೭-೧೮); ಮಾಘ 
ಓದಿ ಮಗೆ ಕೆಟ್ಟ (ಗಾದೆ), ೧೩. ಸಾಯು; ಮರಣಹೊಂದು : 
ಹಡಹಾಳಿ ಸತ್ತ ಮನೆಯಂತೆ ಪ್ರಭು ಕೆಟ್ಟಿನಾಡಂತೆ (ಧರ್ಮಾಮೃ. ೫-೧೨೫); 
ಚರನಚಮಂ ಕೇಳ್ಲೆಲ್ಲರ್‌' ಜರಿದಾಹಾ ಕೆಟ್ಟಿವೆಲ್ಲಿಯದು ಕೇಳೀ ಭೀಕರ 
ಮೆಂದವನಂ ಕೇಳಲ್‌ (ಉದ್ಭಟಿ, ೪-೬೧) ; ಕುಡಿ ಕಿರೀಟಿಯ ರಕುತವನು 
ಹಗೆ ಕೆಡಲಿ ಕೌಾರನರಾಯನಾಳಲಿ ಪೊಡವಿಯನು (ಕುವ್ಮಾದ್ರೋ. ೩-೫೭). 
೧೪. ತೊಂದರೆಯಾಗು; ನಷ್ಟವಾಗು: ಕಟ್ಟದ ಸಿಬ್ಬ ಮನ್‌ 
ಕೆಟ್ಟೊದೇನೆಮಗೆನ್ನು ಬಿಟ್ಟಿ ವೊಲ್‌ಕಲಿಗೆ ವಿಸರೀತಮ್‌ (ಇಆ. x, ೬೧-೯; 
ಸು. 700). ೧೫. ಮಸುಳು; ಮಸುಕಾಗು: ಅವಸ್ತು ಭೂತನೆಂದಾದನಿ 
ಭೂತಳಂ ಪಟೀಯೆ ತೇಜಮೆ ಕೆಟ್ಟ ಪುದು (ಪಂಪಭಾ. ೯-೧೮). ೧೬. ಹದ 
ಗೆಡು; ಅವ್ಯವಸ್ಥಿತವಾಗು ; ಸಮಸ್ಥಿತಿಯನ್ನು ಕಳೆದುಕೊಳ್ಳು : 
ಒಡಲೆಲ್ಲಂ ಕೆಟ್ಟುದು ಮೆಯ್‌ಬಡವಾದುದು ಕಾಲ ಕೈಯ ಬೆರಲೆಲ್ಲಂ 
ತಮ್ಮೆಡೆಯಿಂ ಪೋದುವು(ಧರ್ಮಾಮೃ.೪-೮೦); ಕರಂ ಕೆಟ್ಟೊಡೆದ ಸರದವಂ 
ಕಡೆಸಟ್ಟು ಮನಂಗೆಟ್ಟು ನಾಡುನಾಡಂ ತಿರಿಗುಂ(ಕಾವ್ಯಾವ. ೨೧೦); ಗೋಧಿ 
ಕೆಟ್ಟುದು (ಶಬ್ದಾನು.೩೨೧ ಪ್ರಯೋ); ಕಟ್ಟ ಅಡಿಗೆ ಅಟ್ಟಿ ವಳೆ ಜಾಣೆ(ಗಾದೆ); 
ಆತನಿಗೆ ತಲೆ ಕೆಟ್ಟಿದೆ (ರೂ). ೧೭. ನಿಫಲವಾಗು ; ವ್ಯರ್ಥವಾಗು : 
ಕೆಲಸ ಕೆಟ್ಟಿತು (ರೂಢ). ೧೮, ತಪ್ಪು; ವಿಷಮವಾಗು; 
ಕ್ರಮತಪ್ಪು: ಕಾಲ ಕೆಟ್ಟುಹೋಯಿತು ಕಾಗೆ ರಾಗಿ ತಿಂದಿತು 
(ಗಾದೆ). "ಹೆದಗೆಡು?, "ದಿಕ್ಳುಗೆಡು' ಪರಾ. ಕಡು: ೧. *ಕಿಡು- 
ವಿನಾಶೇ? (ಶಮಧಾ); ಧನಮೆಂಬುದು ವಿಭುಗೆ ಯಶೋಧನ 
ಮದನಿಂತಳಿಸಿ ಕಳಿಸಿ ಕಿಡೆ ಮಾಡಿರ್ದಾತನ ಪಡೆದ ಧನಮದೇಶತಆ ಧನಂ 
(ಆದಿಪು. ೧೪-೭೪) ; ಆನ್ಕರಿಂದರಸರಿಂ ದಾಯಾಡರಿಂ ಕಳ್ಳರಿಂ ಪಣ 
ಮೆಂತುಂ ಕಿಡಲಿರ್ಪುದರಿ (ಅಜಿಪ. ೧೧೯೨) ; ಅರಸಿನ ಮೇಲರಸಾದೊಡೆ 
ಮೊದಲಾಗೆ ನಾಡೆಲ್ಲಂ ಕೆಟ್ಟು ಪಾಬಫ್ರುದೆಂದೊಡೆ ಜಗದೊಳಡಕಿಲ 
ದೈವಮಾದೊಡೆ ಕಿಡದಿರ್ಕುಮೆ (ಧರ್ಮಾಮೃ. ೬-೪೧). ೨. ನೀರೊಳಗಣ 
ಕೇಖಿಯಂತೆ ಕಿಡೆ ಚಾರುವಳಿಶ್ರಯಂ (ಕಾವ್ಯಸಾ. ೩೬೦ ಶೂದ್ರಕ); ನಿನ್ನಯ 
ತಾಯ್‌ ಸಾತ್ವತಿಯುಂ ನಿನ್ನಂ ತಂದೆನ್ನ ತೊಡೆಯ ಮೇಲಿಲಾ ಪುವುದುಂ 
ನಿನ್ನ ಲಲಾಟದ ಕಣ್ಣದು ಮುನ್ನಮೆ ಕಿಡೆ (ಪಂಪಭಾ, ೬-೬೦); 
ಚಿತಾಗ್ನಿಯೊಳ್‌ ಕುಮಾರನನಿಕ್ಳುವುದುಂ ತನಗೆ ಸಾಧ್ಯವಾದ ಮಹೌಷಧಿ 
ಪ್ರಭಾನದಿಂ ಜ್ವಲನಶಕ್ತಿ ಕಿಡೆ ಪೊಜಮಟ್ಟಿ ಕುಮಾರನಂ ಕಂಡು 
(ಚಾವುಂಪು. ೧೦೭-೧); ಇಂತೀ ಧರ್ಮ್ಮಮನಾವನೋರ್ವ್ವಂ ಕಿಡಲೀಯದೆ 
ಪ್ರತಿಪಾಳಿಸಿ ನಿಲಿಸಿದ ಮಹಾಪುಂಣ್ಮಮಂತಂಗೆ (ಎಕ. ೪1, ಕಡೂರು. 
೧೧೯-೨೧; 1123) ; ಅಲೆದು ಬೀಸುವ ಗಾಳಿಯಿಂಂ ಮೇಘದೊಡ್ಡ ವಣೆ 
ಸಲೆ ಕಿಡುವವೊಲ್‌ (ಚೆಬಪು. ೮-೫). ೩, ಮನದೆ ನೆನೆದವರ ಕಿಡುಗುಂ 
ಜಿನಾಧಿಪಾ ನಿನ್ನ ಪಾಪನಿಚಯಂ ಗುಣಮಂ (ಕವಿರಾ, ೧೯೧) ; ತಳಿರ್ಗಳ 
ಪಾಸಿನೊಳ್‌ ಪೊರಳುತಿರ್ದಟಲಂ ಕಡೆ ಸೋಕೆ ಸೋಂಕುಗಳ್‌ ಕಳೆದುವು 
(ಪಂಪಭಾ. ೫-೨೭) ; ಅಳುಂಬುಮಾಗಿರ್ದ ಮೂತ್ರ ಕೃಚ್ಛಂ ಕಿಡುಗುಂ 
ಕಾಗೆಯಡಗಂ ತಡೆಯದೆ ಕುಡಲೊಡಂ 
ಕಿಡುಗು.ಮಾ ಕಡಿದ ಪ್ಪ -ಕರೊ€ಗಂ (ವರ್ಧಪು. ೧-೫೭ ವ). 


ಕೆಡು, 


೪. ಈ ಕೂಸುಗಳ್‌ ಮನನಿಕ್ಕಿ ಯುಮೆರ್ದೆಯಿಕ್ಕಿಯುಂ ಕಿಡುವರ್‌ 
(ಪಂಪಭಾ. ೨-೨೮ವ) ; ಮೋಹದಿಂದೆ ಕಿಡದವರೊಳರೇ (ಧರ್ಮಾಮೃ. 
೨-೧೬೫) ;, ಕವಿಗಳ್‌. ಕಜಿದೆಂದೊಡೆ ಕಜಕಿದವರ್ಗಳ್‌ ಅಿಳಿದೆಂದೊಡೆ 
ಬಿಳಿದೇೇಕವರನುಣದೆ ಕಿಡುವರ್‌ ಕೆಲಬರ್‌ (ಲೀಲಾವ. .೧೯); 
ಕಂಗುರುಡನೇಗೈದುವುಂ ಕಾಣದೊಡೆ ಮುಕುರ ಕಿ[ಪಾಠಾಂ.ಕೆ]ಡುವುದೇ 
(ಹಚಕಾ. ೧-೨೬). ೯. ಕೊಡುವೊಡನವೆ ಬರಲಿ ಬಾರದೆ ಕಿ[ಪಾಠಾಂ. ಕೆ]ಡಲಿ 
(ಹಚಕಾ. ೯-೧೬). ೧೩. ನೀಂ ಕಡೆ ಕಿಡಲುಂ ನೀಂ ಬಾಟ್‌ ಬಾಟಲು 
ಮಿರ್ದೆನಾಗಿಯುಂ (ಪಂಚತಂ. ೯೪-೧೨) ; ೧೪. ಇದಂ ಏಡಿದಲ್ಲಿ 
ಬರ್ಪದೇಂ ವ್ಯಾಕುಲನಾಗುತಂ ಪಿಡಿಯದಿರ್ದೊಡೆ ಪೇಟ್ಕಿಡುವೊಂದು 
ವಸ್ತುನೇಂ (ಕಾದಂಪೂ. ೬೨೩). ೧೫. ಪರರಾಜೋದಗ್ರತೇಜಂ ಕಿಡೆ 
ರಿಫುಕುಮುದಂ ಕುಂದೆ... ಎಸೆದಂ ಗೋಪಮಾರ್ತಂಡದೇವಂ 
(ಜಗವಿ. ೧೬-೧೪೦). ೧೬. ಆಕ್ರಂದನದಿಂ ಗಂಟಿಲೊಡೆದು ದನಿ ಕಿಡೆ 
(ಕಾದಂಪೂ. ೯೪೯) ; ಬುದ್ಧಿ ಕಿಡುಗುಂ ಕೇಡೆಯ್ದು ವಂಬಾರೊಳುಂ 
(ಜಗವಿ. ೮-೭೫). ೧೬. ರಕ್ಕಸಮಣೆಯ ಕೋಣೆಯಗಂಗನ ಕಾಳೆಗ 
ದೊಳ್ತನ್ನಸಾವಂ ನಿಶ್ಚಯ್ಸಿ ಕಾಳೆಗ ಕಿಡೆ. ರಕ್ಕಸಮಣಿಯ ಕಟೀನಿ 
(ಎಕ. 11, ೧೩೮-೫; 940); ಎನ್ನ ದೆವಸಮುಂ ಜವ್ವನಮುಮಡವಿ 
ಯೊಳಗೆ ಪೂತ ಪೂವಿನಂತೆ ಕಿಡಲೀಯದೆ (ಪಂಪಭಾ. ೧೧೭೬ ವ); 
ಜಲಸ್ತಂಭ ಮಂತ್ರಮೆಲ್ಲಮವಿನೀತನಪ್ಪ ರಾಜಪುತ್ರನೊಳಾಳೋಟಚಿಸಿದ 
ಮಂತ್ರದಂತೆ ಪರಿಣಾವು ರಮಣೇಯಮಾಗದೆ ಕಿಡೆಯಂಂ (ಗದಾಯು. 
೭-೨೬ವ). ರೆ. ಆಜನೆಯೆ ತಾಣದೊಳ್‌ ಲಘು ತೋಟದೊಡಂ 
ಶ್ಲೋಕಲಕ್ಷಣಂ ಕಿಡದು (ಛಂದೋಂಬು. ೩-೧೮). ೨೦. ನಂದು; ಆರು: 
ಬೆಳಗುವ ಸೊಡರ್ಗುಡಿ ಕಿಡೆ ಮನೆಯೊಳಗೆ ತ ಮಂ ಪರ್ಬುವಂತೆ 
(ಅದಿಫ. ೫-೨೭). ೨೧. ಅಳಿಸು; ಕೆಡಿಸು; ಹಾಳುಮಾಡು : 
ಇ ೫ ೫ ನಕಿಡದೆ ಪ್ರತಿಪಾಳಿಸಿದವರು ವಾರಣಾಸಿ ಕುರುಕ್ಷೇತ್ರದಲು 
ಸಹಸ್ರಭೋಜನವಂ ಮಾಡಿದ ಸಹಸ್ರ ಕವಿಲೆಯಂ ಕೊಟ್ಟ ಫಲ 
(ಎಕ. ೪1, ಶಿವಮೊ. ೧೪-೧೭; 1103). P ಈ ಧಾತು ಹಲವು 
ಶಬ್ದಗಳ ಜತೆಗೆ ಸೇರಿ: ವಿಶಿಷ್ಟವಾದ ಧಾತುವಾಗಿ ವಿವಿಧ 
ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ಉದಾ: ಕಣ್ಣೆಡು, ಕೆಯ್ಗೆಡು, 
ಮತಿಗೆಡು, ಮುಂದುಗೆಡು, ಬಗೆಗೆಡು, ಲ ಜ್ಜೆಗೆಡು 
ಇತ್ಯಾದಿ. 

ಕೆಟ್ಟವಂ - ೧. ಕೆಡುಕ ; ದುಷ್ಟ: *ಅಕ್ಷಿಪ್ತಃ, ಹತಕಃ -ಈ ೨ 
ಕೆಟ್ಟಿವಂ? (ಹಲಾಯು. ೬೨-೨೨೩). ೨. ಹಾಳಾದವನು; ದುರ್ಗತಿಗೆ 
ಈಡಾದವನು : ಆರಿಗಾರೂ ಇಲ್ಲ ಕೆಟ್ಟ ನಂಗೆ ಕೆಳೆಯಿಲ್ಲ (ಬಸವ. ೨೫).; 
ನಂಬಿ ಕೆಟ್ಟಿವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ (ಫರಂದ. 
೨-೧೫೭ ಪಲ್ಲವಿ). ಕೆಟ್ಟವಳ - ನೀತಿಗೆಟ್ಟವಳು; ಜಾರೆ: ಕೆಟ್ಟವಳ 
ತನುಜಂ ಬಂಧುಳನೆನಿ ಕ್ಕು (ಮಂಗರಾ. ೯೨-೧೦), ಕೆಟ್ಟುದು ದ 
ಮುರಿದದ್ದು; ಹಾಳಾದದ್ದು; ಭಗ್ಗವಾದುದು: “ಭಗ್ನಮಿನೆ 
ರುಗ್ಗಮೆನೆ ತಿನ್ನಮೆನೆ ವೃತ್ತ ಮೆನೆ ಭಿನ್ನಮೆನೆ ಕೆಟ್ಟಾ[ ಪಾಕಾಂ. ಟೈ)ದು ? 
(ಮಂಗರಾ. ೧೩೨-೨೬). ಕೆಟ್ಟುನುಡಿ - ಕೆಟ್ಟಿಮಾತನ್ನಾಡು: ಕೆಟ್ಟು 
ನುಡಿದ ಫೊಳಲಧಿಕಾರಿಯ ಸೆಡಗಟ್ಟಿಸಿಂ ತಂದೊಸ್ಪಿಸಿದರು (ಕುರಾಸಾಂ. 
೧೦-೫೨); ಆರೇನ ಕೆಟ್ಟುನುಡಿಯರೆನ್ನ ಮೇಲದನಾರೈವನೆ ರಾಯನೆನಗೆ 
ನೇರವಾಗಿಹನು (ಕುರಾಸಾಂ. ೨೬-೧೪೬). *ೆಟ್ಟುಪೋಗು, ಕೆಟ್ಟು 
ಹೋಗು -೧. ಬಿಟ್ಟುಹೋಗು; ಇಲ್ಲದಂತೆ ಆಗಿಹೋಗು: 
ಸಂಸಾರದಿಂ ಕೆಟ್ಟು ಪೊಳಗಲನುವಾಗಿರ್ದಪ 0 (ಸಂಬರ. ೩-೪). 
೨. ಹಾಳಾಗು; ನಾಶವಾಗು: ಕಾಲ ಕೆಟ್ಟುಹೋಯಿತು 
ಕಾಗೆ ರಾಗಿ ತಿಂತು (ಗಾದೆ); ಕೆಲಸ" ಕೆಟ್ಟು ಹೋಯಿತು (ರೂಢಿ). 


೨೦೫೯ 


ನ 


0 


20 


30 


40 


ಕೆಡುವೊಡಲ್‌ 


೩. ಹೀನಸ್ಥಿತಿಯಲ್ಲಿರು: ನೀನು ಹೇಳಿದಂತೆ ಕೇಳಲು ನಾನೇನು ನಿನ್ನೆ 
ಆಳು ಕೆಟ್ಟು ಹೋದೆನೆ? (ರೂಢಿ). ಕೆಡಬಗೆ - ಕೆಡಿಸಲು ಬಯಸು; 
ಕೇಡು ಬಗೆ: ಕಡು ಮುನಿದು ನಾಚಯ್ಯನಿವದಿರು ಕೆಡಬಗೆದರಹಿತರ 
ನಪಹರಿಸಿದಲ್ಲದಾನಿನ್ನು ಮದನನಾಶಂಗುಣಬಡಿಸಬಾರದು 
(ಬಸಪು. ೫೧-೬೮). 
[ದೇ. ॥ ತಮಿ. ಮಲ. ಕೆಡು; ಶುಳು. ಕೆಟ್ಟ್‌, ಚೆಟ್ಸ್‌ ; ಕೊಡ. 
ಕೇಡ್‌' ; ಕೆಲು. ಚೆಡು; ಕೋಲಾ. ನಾಯ್ಯಿ. ಕಿಟ್‌, ಕಿಟನ್‌] 
ಕೆಡು (ನಾ). (ಕರಾ) ಮಚ್ಚೆ: ಅವನ ಮುಖದಲ್ಲಿ ಕೆಡು ಇದೆ 
(ಕೂಢಿ). [?) 
ಕೆಡುಕ (ನಾ). ಕೇಡು ಮಾಡುವವನು; ಕೇಡಾಳಿ* ದುಷ್ಟ : ಇಂತೀ 
ಕೆಡುಕರ ಕಂಡು ಆಂಜಿದೆಯಲ್ಲಾ (ಏಲೇಶ್ವ. ೩೭); ಕೆಡುಕನೊಳು 
ನಿರ್ಮೋಹಿ (ಸಾನಂಡ. ೭-೪೬); :ಕೆಡುಕನಾದನು ನಂದಗೋಪಿಯ 
ಕಂದನೆನಿಸಿದನು (ಸಾಳ್ವಭಾ. ೧೧-೫೪). [ಕೆಡುಕು + -೮,] 
ಕೆಡುಕತನ, ಕೆಡಕುತನ, ಕೆಡುಕುತನ (ನಾ). ಕೆಟ್ಟತನ; ದುಷ್ಟತನ: 
*ವೃಶ್ಚನೀಯಂ, ವಮೃಶ್ಚಿತವೃಂ- ಈ ೨ ಕೆಡುಕತನಂ * (ಕಾಶಕೃ. ೨೧೬). 
ಜೆಡಕುತನ: ಕೆಡಕುತನದಿಂ ತಿರಿವುದಂ ಮಾಣಿಸಿದೊಡೇಂ ಭಕ್ತಿ 
ಕೆಡುವುಡೇ (ಬಸಪು. ೪೩-೫೯). *ಶೆಡುಕುತನ:. *ಘಾತಾಳಕೆ- 
ಕೆಡುಕುತನ? (ಗಂಗಾಮ. ೧೨೫). (ಕೆಡುಕು + -ತನ] 
ಜೆಡುಕಿ, (ನಾ). ಕೆಟ್ಟವ್ಯಕ್ತಿ : ಆವನು ಬಹಳ ಕೆಡುಕಿ (ರೂಢಿ). 
(ಕೆಡುಕೆ + -ಇ್ಯ] 
ಕೆಡುಕ್ಕಿ (ನಾ). ಕೆಟ್ಟವಳು; ಕೆಟ್ಟಹೆಂಗಸು; ಜಾರೆ: ಕೆಡುಕಿ 
[ಪಾಕಾಂ ಕಿಡಿಕ]ಯನೊಲ್ಲು ನೋಡಿದೊಡೊಮೊ೯ದಲೆೊೊಳ್‌ 
(ಸಮಪೆ. ೫-೬೬). “ಕಡಿಕೆ? ಪರಾ. [ಕೆಡುಕ * -ಇ] 
ಕೆಡುಕು, ಕೆಡಕು (ನಾ). ಕೇಡು; ಕೆಡುವಿಕೆ; ನಾಶ: ಕೆಡುಕಿಗಿಹವು 
ನೂರು ದಾರಿ" ಒಳಿತಿಗೊಂಜಿ ದಾರಿ (ಕಲ್ಲೋಲ. ೧೭). *ೆಡಕು : 
ಪಿವಾಹಕ್ಕಿಂತೆ ಮೊದೆಲು ... . ಸ್ನೇಹ ಬೆಳೆಸುವುದರಿಂದ ಅಗುವ ಕೆಡಕು 
ಗಳ ಬಗ್ಗೆ ಸಾಶ್ಚಾತ್ಮರೇ ಎಷ್ಟು ಹೇಳಿಲ್ಲ (ಪ್ರತಾಪ. ೨೪). 
(ಕೆಡು, + -ಕು] 
ಕೆಡುಕುತನ "ಕೆಡುಕತನ' ನೋ. 
ಕೆಡುಕೆ (ನಾ). - ಕೆಡುಕ್ಕಿ: ಕೆಡುಕೆಯಾಗಮವ ನೋಡಾತಪದಿ ಬರಿಕ್ರಮ 
ದೊಳಡಿಯಿಡುವ ಭಾನನೆಂತಿಹುದು (ಜೆನಮು. ೬-೭). 
[ಕೆಡುಕೆ * -ಎ] 
ಕೆಡುಗ (ನಾ). ಕೆಡಿಸುವನನು; ಕೇಡಿ; ದುಷ್ಪ: ನಿನ್ನ ಪರಿಯಲಿ 
ಧರ್ಮಕೆಡುಗರ ನಿನ್ನ ಪರಿಯಂತಆಯೆನೀಗಳು ನಿನ್ನ ಧರ್ಮವ ನೀನು 
ಕೆಡಿಸಿದೆ ( ಕುವ್ಯಾಆ. ಓರಿಇ. ಪರಿ. ೩೩೮). : [ಕೆಡು * -ಗ್ಯ] 
ಕೆಡುಗುಡಿತನ (ನಾ). ಕೇಡುಗುಳಿತನ; ಕೆಟ್ಟತನ: ಹೊಳೆಯಲ್ಲಿ 
ನಿಂದಿರ್ದು ಹಾದಿಯ ಕೇಳಿದಡೆ ತಡಿ ಮಡುವ ಹೇಳಿದಡೆ ಅಂದು 
ಕೆಡುಗುಡಿತನವೆ (ನಗೆಮಾ. ೨೧). (2) 
ಕೆಡುವಟ್ಟೆ (ನಾ). ಕೆಡುವ ಜಾರಿ; ಕೆಟ್ಟದಾರಿ: ಅಟ್ಟ ಸುಡುವ 
ದವಾನಲನ ನಡೆಗೆಟ್ಟೊ ಡೌಕುವ ನಾಯಿಗಳು ಕೆಡುವಟ್ಟಿ ಯಲಿ ಬಳಲಿದಡೆ 
ಚಮ್ಮಟಗೆಯಲಿ ನಡಿಸುವರು (ನಿಧಾಗ. : ೩-೧೪-೧೧) ; ಹುಟ್ಟಿ ಸಾವ 
ಭವಾಟನಿಯ ಕೆಡುವಟ್ಟಿಯನು 'ಕಳಿದಡಲ ಪದದಲಿ'ನೆಟ್ಟನಡಲಿತನಾಗಿ 
(ನಿಧಾಗ. ೫-೮-೩೮). [ಕೆಡು * ಬಟ್ಟಿ] 
ಕೆಡುವೊಡಲ್‌ (ನಾ). ನಾಶವಾಗುವ ದೇಹ; ನಶ್ವರವಾದ ಶರೀರ: 
ಕೆಡವೊಡಲೊಡನೆಯನೆಂದುಂ ಕೆಡಡೆಜಡಮೆಗೆ ಮಾಜುಗುಡುವುದು 
(ಗದಾಯು. ೨-೪). (ಕೆಡು, * ಒಡಲ್‌) 
130 


ಕೆಡುವೊಡನೆ 


ಕೆಡುವೊಡನೆ (ನಾ). ನಾಶವಾಗುವ ಒಡವೆ; ನಶ್ಚರವಾದ ವಸ್ತು: 
ತನು ಕೆಡುವೊಡನೆಯಡೆಯೊರ್ಪನ ವಿಸತ್ತನ್ನು ತೊಲಗಿಪುದು ಗಡ 
(ಸಾಳ್ವಭಾ. ೭-೫೫). [ಕೆಡು * ಒಡನೆ (ಆ ಒಡಮೆ)] 

ಕೆಡುಸೊಲ್‌ (ನಾ). ಕೆಟ್ಟಮಾತು: ಒಂದಾದೊಡ್ಕಂ ಕೆಡುಸೊಲ್‌ 
ಪುರುಳ. ಫಲಮುಂಟಾಗೆ ನಲ್ಲದಲ್ಲದುದಾಗಿ ಬಿಡುಗುಂ 
(ಕುಆಳ್‌. ೧-೧೩-೮). [ಕೆಡು * ಸೊಲ್‌,] 

ಕೆಡುಹ (ನಾ). ಹಾಳಾಗುವಿಕೆ ; ನಾಶ; ಇಲ್ಲದಾಗುವಿಕೆ : “ವಿನಾಶ, 
ಅದರ್ಶನ * (ನಾಚಿರಾ. ಕಿ). [ಕೆಡು + -ಹ್ಯ] 

ಳೆಡೆ (ನಾ). ೧. ಬೀಳು; ಕುಸಿ; ಉರುಳು: 4ಕೆಡೆ- ಪತನೇ? 
(ಶಮಧಾ) ; ಕೋಲಿಂದಾಡುವ ತಿಗುರಿಯವೋಲಂತಿರೆ ತೋಜಂತಿಟ್ಟ ತನು 
ಕೆಡೆವಿನೆಗಂ (ಕಾವ್ಯಸಾ. ೧೧೧೩ ಶೂದ್ರ); ಭೀಮಂ ಪಿಡಿದ ಗದೆವೆರಸು 
ಭೋಂಕನೆಳೆಡೆದಂ ಗಿರಿಶಿಖರದೊಡನೆ ಕೆಡೆವಂ ತಾಗಳ್‌(ಪಂಪಭಾ. ೮-೪೨); 
ಕುರುಡರ್‌ ಕುಟ'ಯೊಳ್‌ ಕೆಡೆದೊಡೆ ಕರುಣಿಸಿ ತೆಗೆನವನೆ ನಂಟಂ 
(ಧರ್ಮಾಮೃ. ೬-೧೨೫) ; ಬಂಧುಗಳೊಡನೆ ವೈರವ ಮಸೆದು ನರಕಕೆ 
ಕೆಸನೆನೇ (ಕುವ್ಯಾಭೀ. ೩-೩೧); ಬೇರು ಪಜಕಿದ ವೃಕ್ಷ ತನ್ನ ತಾ 
ಕೆಡೆವಂತೆ (ಭರಚ. ೧-೧೨೦). ೨. ಒರಗು; ಮಲಗು: ಉಮ್ಮಳದಿ 
ನುಣ್ಟೆಡೆಯೊಳುಣ್ಣದೆಯುಂ ಕೆಡೆದೆಡೆಯೊಳ್‌(ಕೆ]ಡೆಯದೆ ನಿಂದೆಡೆಯೊಳ್‌ 
ನಿಲ್ಲದೆಯುಮೋಡಿದಂ ಮಹಿಪಾಲಂ (ಪಂಪಭಾ. ೧-೩೭) ; ಸೊಕ್ಕಿ 
ಮೈಯಲಾಯದೆ ಟಕ್ಕನಿಕ್ಕಿದಂತು ಕೆಡೆದು ನಿದ್ರೆಗೆಯ್ವುದುಂ (ಧರ್ಮಾಮೃ. 
೧೧-೧೨೭) ; ಹರಿದ ತಟ್ಟಿಯ ಮೋಲೆ 'ಹರಿದ ಬೊಂತೆಯ ಕಾಸಿಕೊಂಡು 
ಕೆಡೆದಿಹಂಗೊಬ್ಬ ಮಗ ಹುಟ್ಟಿ (ಸರ್ವವ. ೧೬೩-೭೭೬); ಕಳವಳಿಗ 
ಹಾಯೆನುತ ಕೆಡೆದನು ತಳಿರ ಹಾಸಿನಲಿ (ಕುವ್ಯಾವಿ. ೨-೫೨). 
೩. ಸಾಯು; ಪ್ರಾಣನೀಗು : ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ 
ಕಡುಗೂರ್ಪ ಮಡದಿ ತಾ ಮುಟ್ಟಲಮ್ಮಳು (ಬಸವ. ೨೦೧); ಕೆಡೆದು 
ದನುಜರು ಕೇಣವಿಲ್ಲದೆ ತೊಡಗಿದಾಹವದೊಳಗೆ ಳೊಂದವ ಕೊಡನ 
ಮಗನೋ ದೂಣಜು ಹೊತ್ತುದು ಬಣುದೆ ಹಗೆಗಳಿಗೆ (ಕುವ್ಯಾದ್ರೋ. 
೧೨-೨೩). ೪. ಬೀಳಿಸು; ಕೆಡಹು: ಜೋನಿಗೆ ಕೆಡೆಯಬೇಕೆಂದು 
ಯೋಚಿಸಿ (ಕುಡಿಕೂ. ೧೮೩). 

ಕೆಡೆಕೆಡೆ (ದ್ವಿರುಕ್ತಿ): ಹೋಹೋ ಬಾರದಿರು ಕೆಜೆಕೆಡೆಯೆನುತ್ತ 
(ಬಸಪು. ೨೨-೩೦); ಡೇರುರವನೆಚ್ಚೊಡನೆ ಕೆಡಕೆಡೆಯೆನುತ 
(ಕೊರರಾ. ೪-೪-೨೯); ಕೆಡೆಕೆಡೆಯೆಂದಾರ್ದೆಚ್ಚಂ ಘುಡುಘುಡುಪ ಮಹಾ 
ವರುಹನಂ ಕೂರ್ಗಣೆಯಂ (ಶಬಶಂ. ೪-೨೫). 
[ದೇ. 1 ತಮಿ. ಮಲ. ಕಿಡ; ತೆಲು. ಕೆಡಯು] 

ಳೆಡ್ಡೆ ಗೆಡೆ, (ಕ್ರಿ). ೧. ಬಾಯಿಗೆ ಬಂದಂತೆ ಮಾತಾಡು; ಗಳಹು; 
ಹರಟು; ಕೊಚ್ಚು : ಭಂದಮನಣಜಿಯದನೋದುಂ ಮುಂದಿರ್ದಾ 
ತಾಳದಳವನಜಕಿಯದ ಪಾಡುಂ ಬಂದುದ ಕೆಡೆವನ ನುಡಿಯುಂ 
ಒಂದರ್ಕು೯೦ ಬಾರ್ತೆ ಯಿಲ್ಲ (ಛಂದೋಂಬು. ೧-೪೯ ಅಡಿ), 
"ಕಾಟಕ್ಸಿಡೆ', "ಬೂತುಗೆಡೆ' ಪರಾ. ಗೆಡೈ: ೧. ಅನುತ್ತರಂ ಗೆಡೆ 
[ಪಾಠಾಂ. ಗೊಡು] ನನಕ್ಕುಂ (ಮಂಗರಾ. ೭೧-೧೯) ೬ ಪೋಂತಾದೆನಿಲ್ಲಿ 


೨೦೬೦ 


ಬಾ 


20 


93 


ಸಗ್ಗದೊಳೆಂತುಂಡಪೆನುಂಡ ಪಾರ್ವರೊಲಿದುದು ಗೆಡೆವರ್‌ (ಯಶೋಚ. |40 


೩-೬೦); ನಾಲಗೆಗಳುಂಟೆಂದು ಗೆಡೆವರೆ (ನಿಭಾಗ. ೧೦-೫೫-೧೩೬). 


೨. (ಹಕ್ಕಿಗಳು) ಧ್ವನಿಮಾಡು: ನುಡಿವ ಕನ್ನಡಿವಕ್ಕಿ ಗೆಜೆವ | 


ಕೋಗಿಲೆ ಮಾತನೊಡಸುವ ಗೊರವ (ಶ್ರೀಪಾಲ. ೧೨-೫೩). [1] 
ಕೆಡ್ಕೆ, ಗೆಡೆ (ನಾ). ಬೀಳುವಿಕೆ; ಪತನ. ಗೆಡ್ಕೆ: ಗೆಡೆಯೆಂಬ ನುಡಿ 


ಜೂದುಗಾಜರೊಳ್‌ ಕಡೆಯೆಂಬ ಬಿಡುನುಡಿ ದಧಿಮಥನದೊಳು![45 


(ಕುರಾಸಾಂ. ೨-೫೮). [ಆ ಕೆಡ್ಕೆ) 


ಕೆಡೆಬಾಟ್‌್‌ 


ಕೆಡೆ (ನಾ). (?) : ಬಿಡುವಾಯ್‌ ಮಿಕ್ಳುದ್ದ ಮಾಗಿರ್ಫೊಸಡು ಬೆರಳಿನಲ್‌ 
ಕೊಂಕುಮೂಗಟ್ಟಕಣ್ಗಳ್‌ ಕೆಡೆಗಳ ಪುರ್ವುಂ(ಸಮಂತಂ)]ತಸಿಯ 
ಕುಚಿಿನೊಸಲ್‌' ಕೂಡೆ ನಿರ್ಭಾಗೈಯಕ್ಕುಂ (ಲೋಕೋಪ. ೧೧-೫೮) ; 
“ ಗಂಟಿಳ್ಕಿದ” (ಲೋಕೋಪ. ಅಡಿಟ). [?] 

ಕೆಡೆಕಟ್ಟು (ಕ್ರಿ). ಕೆಡಹಿ ಕಟ್ಟು ; ಬಿಗಿಯಾಗಿ ಕಟ್ಟು : ಮುನಿಪನ 
ಧೇನುವನು ಕೆಡೆಕಟ್ಟ ತೆಗೆಯಲು (ಸಂಭಪ. ೨೬-೨೦), [ಕೆಡೆ, + ಕಟ್ಟು] 

ಕೆಡೆಗುತ್ತು (ಕ್ರಿ). ಬೀಳುವಂತೆ ತಿವಿ; ಗುದ್ದು: ಗಜದಾರೋಹಕರ 
ಕೆಡೆಗುತ್ತಿ ಕೊಂದನು (ಸಿಧಾಗ. ೧೦-೩೮-೨೩). [ಕೆಡೈ + ಕುತ್ತು] 

ಫೆಡೆತಿವಿ (ಕ್ರಿ). - ಕೆಡೆಗುತ್ತು : ಅಸಗನನು ಕೆಡೆತಿವಿದು ಕಂಸನ ವಸನ 
ವೆಲ್ಲವ ಸೆಳೆದ ಗಡ (ಕುವ್ಯಾಸ. ೧೦-೧೭). [ಕೆಡೆ, + ತಿವಿ] 

ಕೆಡೆನುಡಿ, (ಕ್ರಿ). ಕೆಟ್ಟಮಾತನ್ನಾಡು ; ಬಯ್ಯು; ಹೀಯಾಳಿಸು; 
ನಿಂದಿಸು: ಅವಗುಣದಾ ತಾಣಮನಿನಿಸೆಡೆವೆತ್ತೊಡೆ ಮಾಣದೆ ಪಿಡಿದದನೆ 
ಕೃತಿಗಳಂ ಕೆಡೆನುಡಿವರ್‌ (ಕವಿರಾ. ೧-೪೦) ; ಈ ಕಿಜರಿಯವನಜಕಿಯದೆ 
ಕೆಡೆನುಡಿದನಪ್ಪೊಡಂ. ನೂಜುವರಂ ನೆಜಕಿ ಸಲಿಸುವುದು (ಸಂಪ ಭಾ. 
೬-೬೧); ನೀಂ ರಾಜರ್ಷಿ ಕೋವಿಸದೆ ಧಟ್ಟಿಸದೆ ಕೆಡೆನುಡಿಯದೆ ನಿಲ 
ಲೆಂತುಬಲ್ಲೆ (ಹಚಕಾ. ೨-೩೨); ಹಗೆಯ ರಕುತವ ಕುಡಿವೆನಲ್ಲದೊಡವನಿ 
ಪಾಲನ ಕೆಡೆನುಡಿದ ನಾಲಗೆಯ ತೀಳುನೆನೆನುತ (ಕುವ್ಯಾಕ. ೧೨-೨೭); 
ನನಗಿದಿರಾಗಿಯೆನುತ ಕೆಡೆನುಡಿವಂದದಿ ಲಯಕಾಲಾಗ್ನಿಶರಂ ಘುಡು 
ಘುಡುಘುಡಿಸಿದುದು (ಜಯಕಾ. ೭-೪೩). [ಕೆಡ್ಮೆ + ನುಡಿ] 

ಕೆಡೆನುಡ್ಮಿ (ನಾ). ಕೆಟ್ಟಮಾತು; ಬೈಗುಳು; ನಿಂದೆ: ವೃಥಾ ಕೆಡೆ 
ನುಡಿಯ ನುಡಿದರೆ ದಿಟ್ಟಿ ನೆಂಬರೆ ವೀರರಾದವರು (ಕುವ್ಯಾದ್ರೊ. ೧೫-೬೬). 

[ಆ ಕೆಡೆನುಡಿ,] 

ಕೆಡೆನೂಂಕು, ಕೆಡೆನೂಕು (ಕ್ರಿ). ಕೆಳಗೆ ಬೀಳುವಂತೆ ನೂಕು; 
ದೂಡು; ತಳ್ಳು: ಈ ಪಾಸಕರ್ಮನಂ ನಂಬಲ್ವೇಡ, ಕೆಡೆನೂಂಕೆಂಬುದುಂ 
(ಪಂಚತೆಂ. ೧೧೪-೨) ; ನೀನೇಟಕೆಂದಲ್ಲಿಂದಭಿಮಾನಂಗಿಡೆ ಜಡಿದು 
ಬಡಿದು ಕೆಡೆನೂಂಕುವುದುಂ (ಧರ್ಮಾಮೃ. ೫-೨೦೨) ; ದನುಜರವದಿರು 
ಬದುಕಲಜಯದೆ ಕನಲಿ. ಶ್ವಾಪದ ವಧೆಯ ಮಾಡಲು ದನುಜರನು ಕೆಡೆ 
ನೂಂಕಿ (ಸಂಭಪ, ೫-೨೩). ಕೆಡೆನೂಕು: ಅಲ್ಲಿರಗೊಡದಾ ಕಲು 
ಮಾನಸನು ಜರಿಯಲ್ಲಿ ನೂಕುವ ಮಾಳ್ಳಿಯಲಿ ಬಲ್ಲಿದನಾನನನನೊಡ 
ನೆಂದು ಭೂತಳದಲ್ಲಿಗೆ ಕೆಡೆನೂಕುವನು (ತ್ರಿಪುವಿ. ೯-೯೬); ಬಿಂಕದಲಿ 
ಕೆಡೆನೂಕಲಾ ಯಮತಿಂಕರರು ನಡುಗುತೆ (ನಿಭಾಗ. ೬-೧-೨೪). 

[ಕಡೆ + ನೂಂಕ್ಳ್ಕು] 

ಕೆಡೆನೂಕು "ಕೆಡೆನೂಂಕು' ನೋ. 

ಕೆಡೆಬಗೆ (ಕ್ರಿ). ಕೀಳಾಗಿ ಎಣಿಸು; ಕೇಡುಬಗೆ: ಅಹಂಕರಿಸಿದನು ಕೆಡೆ 
[ಪಾ ಕಾಂ. ಡ] ಬಗೆದ ನಮ್ಮಸನ ಭಕ್ತರ ಹವಣಜಕಿಯಲಾ 
(ಬಸಪು. ೨೬-೧೫). (ಕೆಡೆ, + ಬಗ್ಗೆ] 

ಕೆಡೆಬಡಿ (ಕ್ರಿ). ಬೀಳುವಂತೆ ಬಡಿ; ಕೆಡಹಿ ಹೊಡೆ: ಅಡಿಗಡಿಗೆ 
ಯುಂಡುಟ್ಟವರ್ಗಳ ಕೆಡೆಬಡಿದುಕೊಳ್ಳಿ ಮ್ಮಡಿಸಿ ಮುಮ್ಮಡಿಸಿ 
(ಬಸಪು. ೨೩-೩೭) ; ಮಿಗೆ ವಿರೊಧಿಯ ಬಸುಜನುಗಿ ಕುನ್ನಿಗಳ ಳೆಡೆಬಡಿ 
(ಕುವ್ಕಾದ್ರೋ. ೧೨-೧೧); ಈ ಬಕದೊಡಲು ಕೊಬ್ಬಿದೆಯಿದನು ಕೆಡೆಬಡಿದು 
ಚಾರು ಮಾಂಸವ ತೆಗೆವೆನೆಂದು (ತಿಮ್ಮಶಾಂ. ೫-೧೩೭). 

(ಕೆಡೈ, + ಬಡ್ಮಿ) 

ಕೆಡೆದಾಟ್‌ (ಕ್ರಿ). ಕೆಡಲು ಅವಕಾಶಕೊಡು; ಕೆಡಿಸಲು 
ಎಡೆಗೊಡು (?): ಇದಂ ಕೆಡಿಪೋನುಂ ಕೆಡೆಬಾಟಕ್ವೋನುಂ ಪ್ಪಾ 
ಮಹಾಪಾತಕ ಸಂಯುಕ್ತನಕ್ಕುಂ (ಎಕ. ೫111, ಸೊರಬ. ೧೦-೧೪ ; 800), 

[ಕಡೆ 4 ಬಾಟ್‌] 


ಕೆಡೆಬೀಳು 


ಕೆಡೆಬೀಳು (ಕ್ರಿ). ಕೆಳಕ್ಕೆ ಬೀಳು; ಉರುಳಿಬೀಳು: ಕುಡಿಯಿಟ್ಟುದಿನ 
ನಬ್ಬರಣೆ ಕೆಡೆಬೀಳೆನುತ ಶೂಲದಲಿಟ್ಟನಿನಸುತನ (ಕುವ್ಯಾದ್ರೋ.೧೬-೩೯); 
ಕೆಡೆಬೀಳೆ ಹೊಯ್‌ ಕುಸ್ನಿಗಳನೆಂದ (ಕುವ್ಯಾದ್ರೋ. ೧೯-೩೦). 
[ಕೆಡೈೆ + ಬೀಳ್ಕು (ಆ ಬೀರ್ಡ್‌)) 
ಕೆಡೆಮೆಟ್ಟು, ಕೆಡಮೆಟ್ಟು (ಕ್ರಿ). ಕೆಳಕ್ಕೆ ಹಾಕಿ ತುಳಿ; ಮೆಟ್ಟಿ ತುಳಿ: 
ಎನಗೆ ಪೊಡರ್ಫ್ಪಡೊ(ರ್ಪುದಿದು ತಾನೆನುತುಂ ಕೆಡೆಮೆಟ್ಟ (ನೇಮಿಪು. 
೩-೧೧೮); ಕೆಡೆಮೆಟ್ಟ ಕರ್ಮಮುಮನೊಡೆಮೆಟ್ಟ ಬೊಮ್ಮ ಮುಮನೆಡೆಗಲಿಸಿ 
ದಾಂಟಿ ಸಂಸೃತಿ ಜಲಧಿ ಯಂ (ಸಾನಂಚ. ೧-೪೦); ಕತ್ತಲೆಯನು 
ಕೆಡೆಮೆಟ್ಟ ಪ್ರಕಾಶದ ಮೊತ್ತದೊಳೋಲಗಗೊಟ್ಟು (ಭರಚ. ೧೪-೧೬೯). 
ಕೆಡಮೆಟ್ಟು: ಕುದ್ರಾನನೀಶ್ವರನ ಕೇಳಿಸಬೇಕಿದ ಕೆಡಮೆಟ್ಟ ಬೇಕೆಂದು 
ಪೇಳಿದರವರು ಸಿಂಗಮಗೆ (ಕುರಾಸಾಂ. ೧೪-೯). "ಕೆಡೆಯೊದೆ' ಪರಾ. 
(ಕೆಡೆ, * ಮೆಟ್ಟು) 
ಕೆಡೆಯಿಕ್ಕು (ಕ್ರಿ). - ಕೆಡೆಯಿಸು: ಒನಕೆಯನೆತ್ತಿ ನೆತ್ತಿಯನೆ ಪೊಯ್ವ 
ಕರಂ ಬಿಸಿದಾಗಿ ಕಾಸಿ ಕಳ್ಳನೆ ಕೆಡೆಯಿಕ್ಕಿ ಬಾಯೊಳೆಉಕೆವ 
(ಸಮಪ. ೧೧-೮೨), (ಕಡೆ, * ಇಕ್ಕು] 
ಕೆಡೆಯಿಸು, (ಕ್ರಿ). ಬೀಳುವಂತೆ ಮಾಡು; ಬೀಳಿಸು; ಕೆಡಹು: 
ನಡೆವನಂ ನಿಲ್ಲಿ ಸುವುದುಂ ನಿಂದಿರ್ದನಂ ಕುಳ್ಳಿರಿಸುವುದುಂ, ಕುಳ್ಳಿರ್ದನಂ 
ಕೆಡೆಯಿಸುವುದುಂ ನಿದ್ರಾದರ್ಶನಾವರಣೀಯಂ (ತತ್ತ್ವಶ್ರ. ೨೯೩). 
[ಕೆಡೈ, + -ಇಸ್ಕು] 
ಕೆಡೆಯಿಸ್ಕು (ಕ್ರಿ). - ಕೆಡೆಯೆಸು: ಆರುಭಟಿಯಲಿ ಗಜವ ಮುಣ್‌ 
ಕೆಡೆಯಿಸು [ಪಾತಾಂ. ಯೆಸು) ಮಹೀಸುತನ (ಕುವ್ಯಾದ್ರೋ. ೩-೭೩). 
[ಕೆಡ್ಕೆ * ಇಸು] 
ಕೆಡೆಯಿಜಂ (ಕ್ರಿ). ಬೀಳುವಂತೆ ತಿವ; ಕೆಳಕ್ಕೆಹಾಕಿ ಇರಿ: ಹರನು ವಿಷ್ವ 
ಕ್ಟೇನನಂ ಕೆಡೆಯಿಜಂದು ಸಿಡಿದೆತ್ತಿ (ಬಸಪು. ೫೪-೪೪). [ಕೆಡೆ * ಇಲಿ) 
ಕೆಡೆಯೆಸು (ಕ್ರಿ). ಬೀಳುವಂತೆ ಹೊಡೆ; ಬಾಣದಿಂದ ಹೊಡೆದು 
ಕೆಡಹು: ಉಡಿಯೆಚ್ಚಂ ಧನುವಂ ಸಿಡಿಲ್ವಿನೆಗಮೆಚ್ಚರಿಕೇತುವಂ . . . 
ಆಶ್ವಂಗಳಂ ಕೆಡೆಯೆಚ್ಚಂ (ನಂರಾಮಾ.೯-೧೨೮); ರಾವಣಂ ವಿಷ್ಣುವಿನೊಳ್‌ 
ಪೊಡೆದಿಅದುಂ ಗಡ ತನ್ನಂ ಕೆಡೆಯೆಚ್ಚಡೆ ಸತ್ತ್ವಂ (ಸಮಪ ೧೦-೫೮); ಇತ್ತೆ 
ಲಿತ್ತಂಡ ಚೂಣಿಯ ಭಟಾನೀಕವಿರದೊತ್ತರಿಸಿ ಕಡಿದಿಣಾದು ಕೆಡೆಯೆಚ್ಚು 
ಕಾದುತಿರಲು (ಡೆಬಪು. ೧೬-೧೬); ಒರ್ವನೈತಂದು ನಿನ್ನನುಜನವಗಡಿಸೆ 
ಕೆಡೆಯೆಚ್ಚು ಬೀಳ್ಸಿದಂ (ಜೈಮಿಭಾ. ೨೦-೩೪). [ಕೆಡ್ಕೆ * ಎಸು,] 
ಕೆಡೆಯೊದೆ (ಕ್ರಿ). ಒದೆದು ಬೀಳಿಸು, ತಳ್ಳು; ನಿವಾರಿಸು: ಸುಖ 
ದುನ್ನತಿಯೊಳೆಸೆದನು ಧರಣಿಪತಿ ನಾನಾ ಮಹಾಪಾತಕವ ಕೆಡೆಯೊದೆದು 
(ಸಂಭಪ. ೧೫-೨೫) ; ಜನನಿಯ ಶೋಕವನು ಕೆಡೆಯೊದೆಯಲಾತ್ಮ ವಿವೇಕ 
ಪದನನು ಪೂರ್ಣವೆನೆ ಕರುಣಿಸಿದನಾ ಕಪಿಲ (ನಿಭಾಗ. ೩-೧೨' ಸೂಚನೆ). 
[ಕೆಡೆ, * ಒಬೈ] 
ಕೆಡೆವೊಡೆ, ಕೆಡೆಹೊಡೆ (ಕ್ರಿ). ಬೀಳುವಂತೆ ಹೊಡೆ; ಹೊಡೆದು 
ಬೀಳಿಸು: ಕಳಸದೊಳು ನೆಜಕಿತೀವಿ ಪಾಲಂ ಕೆಡೆವೊಡೆದ ಹಾಂಗೆ 
(ಬಸಪು. ೫೭-೧೫). ಕೆಡೆಹೊಡೆ: ಕಯ್ಯ ಸಟ್ಟುಗದಿಂಡ ಕೆಡೆಹೊಡೆದು 
ಕೊಂದು (ಬಸಪು. ೫೩-೪೦). [ಕೆಡೆ, + ಪೊಡೆ] 
ಕೆಡೆವೊಯ್‌, ಕೆಡೆಹೊಯ್‌ (ಕ್ರಿ). ಎ ಕೆಡೆವೊಡೆ: ಕೆಲವಂ ಬಲಭದ್ರಂ 
ಲಾಂಗಲದಿಂ ಬರತೆಗೆದು ಮುಸಲದಿಂ ಕೆಡೆವೊಯ್ದಂ (ಜಗನಿ. ೮-೪೧). 
ಕೆಡೆಯೊಯ್‌: ಕೆಡೆಹೊಯ್ದು [ಪಾಠಾಂ. ಹೊಡೆದು]ನೂಕೆ ನಿಜಗೇಹಳ್ಳೆ 
ಜಜಕಿಯುತ್ತ ಕೊಂಡೊಯ್ದನು (ಹಚ ಕಾ. ೧೧-೧೧); ವಿರೋಧಿಯ 
ಸೂತನನು ಕೆಡೆಹೊಯ್ದು ಕೊಂದನು ರಥದ ಕುದುರೆಗಳ 
(ಕುವ್ಯಾಡ್ರೋ. ೧೨-೧೭). (ಕೆಡೆ * ಫೊ, 


ವಿ೦೬೧ 


ಕೆಣಕುವಡು 


ಕೆಡೆಹಾಯ್ಕಿಸು (ಕ್ರಿ). ನೆಲಕ್ಕೆ ಕೆಡವಿ ಹಾಕಿಸು; ಕೆಡವಿಸು: ಬಸದಿ 
ಗಳನ್ನೆಲ್ಲವ ಬೇಗದಿಂ ಹಿರಿಹಿರಿದು ಕೆಡೆಹಾಯ್ಕಿ ಸುನೆ ನಾನೆನಲು 
(ಬಸಪು ೫೧-೫೨). [ಕೆಡೆ + ಹಾಯ್ಕು (ಆ ಪಾಯ್ಯ್ಯು) + -ಇಸ್ಕು] 
ಕೆಡೆಹೊಡೆ "ಕೆಡೆವೊಡೆ' ನೋ. 
3 | ಕೆಡೆಹೊಯ್‌ "ಕೆಡೆವೊಯ್‌' ನೋ. 
ಕೆಡ್ಡಾ, ಖೆಡ್ಡಾ, ಖೇಡ, (ನಾ). ಕಾಡಾನೆಗಳನ್ನು ಹಿಡಿಯಲು 
ಮಾಡಿದ ಕಂದಕ, ಹಳ್ಳ: ಭಾರಿಯ ಕೆಡ್ಡಾ ರಚನೆಗೆ ಏರ್ಪಾಡು 
ಮಾಡಿದೆ (ಗಜರಾ, ೩೫). ಖೆಡ್ಡಾ: ಕಾರಪುರದ ಖೆಡ್ಡಾ ಕ್ಯಾಂಪು 
ಎಂದರೆ ಜಗತ್‌ಪ್ರಸಿದ್ಧನಾದುದು ... ಆ ಕಂದಕವಿರುವ ಜಾಗವೇ 
ಖೆಡ್ಡಾ (ಮಲ್ಲಿ. ೩೫). ಖೇಡ್ಯ : (ಕಿ). 
[+ ಪ್ರಾ. ಮರಾ. ಖಡ್ಡಾ) 
ಕೆಣಕಾಟ (ನಾ). ಕೆಣಕಾವಿಕೆ; ಕೆರಳಿಸುವಿಕೆ; ರೇಗಿಸುವಿಕೆ : (8). 
[ಕೆಣಕು + ಅಟ] 
ಕೆಣಕಿಸು (ಕ್ರಿ). ಕೆಣಕುವಂತೆ ಮಾಡು; ಕೇಗಿಸು: (8). 
[ಕೆಣಕು * - ಥ್ಯ) 
ಕೆಣಕು (ಕ್ರಿ). ೧. ಕೆರಳಿಸು; ರೇಗಿಸು; ನೀಡಿಸು; ಉದ್ರೇಕ 
ಗೊಳಿಸು: ಕೆಣಕು - ಕದರ್ಥನೇ? (ಶಮಧಾ) ; ಪಾಂಡವರನಕಾರಣಂ 
ಕೆಣಕಿದೀ ಪೊಸ ಪೊಟ್ತ್ಯಆಕೊಳಾದ ಕಿರು (ಪಂಪಭಾ. ೨-೮೭); ಆಯ್ಯಾ 
ಭೂತ ಕೆಣಕಿದರಿಲ್ಲ ಮಾತು ಮುಚ್ಚಿದೆಶಿಲ್ಲ (ಬಸವ. ೯೧೦) ; ನಿನ್ನಳವ 
ನಅ್‌ಯದೆ ಹೊಕ್ಕು ಕೆಣಕಿದೆ ಕೆಟ್ಟಿ ಹೋಗು (ಕುವ್ಯಾಸ. ೨-೮೦); 
ಭೂಪಾಲನ ಕೆಣಕಿ ದುಷ್ಕೀರ್ತಿಬಾಲೆಗೆ ಪತಿಯೂದೆನು (ಕಂನವಿ. ೩-೮೯); 
ಮಲಗಿರುವ ಹಾನನ್ನು ಕೆಣಕದೇಡ (ನಾದಲೀ. ೬೫). ೨. ಆಕ್ರಮಿಸು; 
ಮುತ್ತು : ಸಾಹಸಮಲ್ಲನುರವಣಿಸೆ ಅರಿಬಲವ ಕೆಣಕಿದನು (ಕುವ್ಯಾದ್ರೋ. 
೯-೩೮) ; ರಕ್ಕಸರ ರಣದಲಿ ಕೆಣಕಿ 'ಹರಣದಲುಳಿದೆ ಸುಭಟಾಗ್ರಣಿಗಳು 
(ತೊರರಾ. ೬-೧೯-೩೧). ೩. ಉಂಟುಮಾಡು; ಪೈೇರಿಸು; ಪೃಜೋ 
ದಿಸು: ಸಂಗರವ ಕೆಣಕಿದನಿಲಸುತನೊಳು (ಕುವ್ಯಾದ್ರೋ. ೨-೭೫) ; 
ಕದನವ ಕೆಣಕಲೈದಿದ ದಂಡೋ (ತೊರರಾ. ೬-೩೭-೩). ೪. ಕೆದರು; 
ಕೆದಕು: ಕೆಣಕಿದುರಿಯಂದದಲಿ ದಂಡೆಯೊಳಣೆದ ಕಾಳೋರಗನವೊಲು 
(ಕುವ್ಯಾಕ. ೨೦-೯); ನೆಅಕಿ ಕೆಣಕಿದೆವು ಮುಚ್ಚಿರ್ದ ಕಲ್ಪದ ಕಿಚ್ಚ 
ನಾನೆಂದೆ (ತೊರರಾ. ೬-೧೯-೩). 
[ದೇ. ॥ ತಮಿ. ತುಳು. ಕೆಣುಕ್ಳು, ಕೆಣಕು; ತೆಲು, ಚೆಣಕು, 
ಚಿಣುಕು, ಬೆನಕು, ಚೆನಯು] 
ಕೆಣಕ್ಕು (ನಾ). ಕೆಣಕುವಿಕೆ; 4ಕೆರಳಿಸುವಿಕೆ. "ಕೆಣಕುಗೊಡು' 
ಪರಾ. [ಆ ಕೆಣಕು] 
ಕೆಣಕುಕಣ್ಣು (ನಾ). ಕೆಣಕುವ ಕಣ್ಣು: ಸೊರ್ಕುಜವ್ವನದ ಸೊಟ 
ಗಕ್ನೊಡ್ಡಿ ಹೀಗೆ ಬೀಸಿರುವ ಕೆಣಕುಕಣ್ಣುಳ್ಳ ವನನ್ನು(ಬೆಟ್ಟಅ. ೧೦-೧೯). 
[ಕೆಣಕು + ಕಣ್ಣು (ಆ ಕಣ್‌)) 
ಕೆಣಕುಗೊಡು (ಕ್ರಿ). ಕೆರಳಿಸು; ಉದ್ರೇಕಿಸು : ಬ್ರಹ್ಮಾಂಡವೇ ಕೆಣಕು 
ಗೊಟ್ಟ ಮೂದಲೆಗೆ ಕೆರಳ್ಲು (ಬಿಟ್ಟ. ೧೧೬-೨೧). [ಕೆಣಕ್ಕು + ಕೊಡು] 
“| ಕೆಣಕುನಗೆ (ನಾ). ಕೆರಳಿಸುವ ನಗೆ; ಉದ್ರೇಕಿಸುವ ನಗು: ಮಾತಿ 
ನೊಂದಿಗೆ ಕೆಣಕುನಗೆಯ ವಿಷಾದವೂ. ಇದ್ದುವು (ಪ್ರಣಸ. ೬). 
[ಕೆಣಕು + ನಗೆ) 
ಕೆಣಕುವಡು (ಕ್ರಿ). ಕೆರಳಿಸು; ಕೆಣಕಲ್ಪಡು : ಈ ಸಮರ ಸನ್ನದ್ಧ ತೆಯ 
ಆಟ್ಟಾಸುರದ ಗಡಾವಣೆಗೆ ನೆರೆವೊರೆಯ ಬಲ್ಲಿದರು ಪೆಳರಿಯೋ ಕೆಣಕು 
ವಟ್ಟೋ ತನಗೆ ನಡೆತಂದು ಕಳನ ಕಾಳೆಗವನ್ನೊಡ್ಡು ವಂತೆ ಮಸಗಿಸುತ್ತ 
(ಮಂತ್ರಶ. ೬೯-೯). [ಕೆಣಕ್ಕು * ಪಡು] 


15 


33 


45 


ಕೆಣಕುವೇಟ 


ಕೆಣಕುವೇಟ (ನಾ). ಕೆಣಕುವ ಬೇಟ; ಕಾಮಜೇಷ್ಟೆ : ಇಂತಿದೆ 
ಈ ಮದನಯಾತ್ರೆಯ ನಿಮ್ಮ ಕಟ್ಟಾ ಸೆಗಾರಕೆಗೆ ಕರೆವಾಟಿದ ಕೆಣಕುವೇಟದ 
ಆದಿಮಂಗಳವೇನು (ಮಂತ್ರಶ. ೨೪-೧೩). 
[ಕೆಣಕ್ಕು + ಬೇಟ್ಮ (೮ ಬೇಂಟ)] 
ಕೆತ್ತ "ಕೀಲು? ಪರಾ. 
ಜೆತ್ತಕುಲುವ (ನಾ). ಉಳುಮೆಗಾಗಿ ಸಿದ್ಧಪಡಿಸಿದ ಹೊಲ: ಕಿತ್ತ 
ಕುಜುವ ಮಾಡಿದ ಹೊಲ ತಪ್ಪಿಸಿ ಆರ ಹಳ್ಳಿಗಳ ಜೀವದನವನು ಯೆಲಿ 
ಯಾಡಿಸುವಡಂ ಬೇಡೆಂದೆನಲಾಗದು (ಎಕ. ೫11, ತಿಪಟೂ. ೨-೧೬; 1263). 
[< ಕೆತ್ತ್ಯು * ಕೆಲುವ] 
ಕೆತ್ತಣ, ಕೆತ್ತಣೆ, ಕೆತ್ತನೆ (ನಾ). ಕೆಶ್ತುವಿಕೆ; ಕುಂದಣ; ಹರಳು 
ಗಳನ್ನು ಚಿನ್ನ ಮೊದಲಾದುವುಗಳಲ್ಲಿ ಕೂಡಿಸುವಿಕೆ; ಕುಸುರಿ 
ಕೆಲಸ: ತೊಳಗುವ ಮುತ್ತು ಮಾಣಿಕದ ಕೆತ್ತಣಮೊಪ್ಪುವ ಚೆನ್ನ ಹೊನ್ನ 
ಜೀರ್ಕೊಟವೆಯಂ (ನಳ ಡಂ. ೧೩೦). ಶೆತ್ತೃಣೆ: ಹೆಂಜರ ಬಡಗಿ 
ಕೆತ್ತಣೆಯ ದೊಡ ಹಲಗೈಯನ ಮಗ (ಸೌಇಇ. 12-11, ೬೯೨-೧೭; 1603), 
ಕೆತ್ತನೆ: ಅದರ ತುಂಬಾ ಒಳ್ಳೆಯ ಕೆತ್ತನೆಯ ಕೆಲಸ ಇತ್ತು 
(ಚಂದತೋ. ೩೧). 
ಕೆತ್ತನೆಯಓಲೆ - ಹರಳು ಕೂಡಿಸಿದ ಓಲೆ; ಕುಂದಣಿಸಿದ ಓಲೆ: 
(ಕಿ). ಕೆತ್ತನೆಯಳೆಲಸ - ಕುಂದಣಿಸುವ ಕೆಲಸ: (ಕಿ). 
[ಕೆತ್ತು * -ಆಣ] 
ಕೆತ್ತಣೆ 'ಕೆತ್ತಣ' ನೋ. 
ಕೆತ್ತನೆ "ಕೆತ್ತಣ' ನೋ. 
ಕೆತ್ತವಾರಿ, ಕೆತ್ವಾರಿ (ನಾ). ಹುಲ್ಲು ಮೊದಲಾದುವನ್ನು ಕೆತ್ತು 
ವುದಕ್ಕೆ ಬಳಸುವ ಒಂದು ಸಾಥನ, ಕುರುಪೆ; ಉಜ್ಜುವಾರೆ. 
ಕೆತ್ತಾರಿ: (9). (ಕೆತ್ತು * ಪಾರ್ಕಿ (ಆ ಪಾಕ್ಕಿ)) 
ಕೆತ್ತಿಕೆ (ನಾ). ಕೊರೆಯುವಿಕೆ; ಕಂಡರಿಸುವಿಕೆ; ಕೆತ್ತನೆ: ಸಣ್ಣ 
ಗುಡಿಯಲ್ಲಿ ಆಂದವಾದ ಕೆತ್ತಿಕೆಯ ಚಿತ್ರಗಳಿರುತ್ತವೆ (ಕಭಾಗೆ. ೫೧೫); 
ಇದರೊಳಗಿನ ಕೆತ್ತಿಕೆಯ ಕೆಲಸವು ಅ ತ್ಕಾ ಶ್ಚರ್ಯ.ಕರವಾದ ದ್ದು 
(ಮುಂಬಯಿ. ೬-೧೦೬). (ಕೆತ್ತು * -ಇಕೆ] 
ಶೆತ್ತಿಗೆ (ನಾ). ಕುಂದಣಿಸುವಿಕೆ: ರತ್ನ ಹರಳ ಕೆತ್ತಿಗೆ ಕುಂಡಲವನು 
( ಸಮುಮ. ೬). 
ಕೆತ್ತಿಗೆಸರಪಣಿ- ಹರಳು ಕೆತ್ತಿದ ಸರಪಣಿ: (8). 
[ಕೆತ್ತು + -ಇಗೆ] 
ಕೆತ್ತಿಸು (ಕ್ರಿ). ಕುಂದಣಿಸು ; ಹರಳು ಕೂಡಿಸು, ಕೆಚ್ಚು : ರತ್ನ 
ಕೆತ್ತಿಸಿದ ಪದಕ ಹಾರಗಳು (ಪುರಂದ. ೧-೨೧೭-೩). (ಕೆತ್ತು * -ಇಸ್ಕು] 
ಕೆತ್ತಿಸ್ಕು (ಕ್ರಿ). ಕೊರೆಯಿಸು; ಕಂಡರಿಸು; ಮತ್ತೊಮ್ಮೆ ತಜಿಯ 
ಕೊರಡಂ ಕೆತ್ತಿಸಿ ಮೊಳದನಿತನಟ್ಟಿ : (ಪುಣ್ಯಾಸ್ರ. ೩-೩೧); ಭಿತ್ತಿಯೊಳ್‌ 
ಕೆತ್ತಿಸಿ ಹಸಂ ಮಾಡಿದ ಪುತ್ಕಳಿಗಳಂತೆ ಕೀಲಿಸಿ (ಸಮ್ಯಕ್‌. ಆ-೬೦). 
[ಕೆತ್ತು ಡೇ -ಇಸ್ಕು] 
ಕೆತ್ತು, (ಕ್ರಿ). ಅದಿರು; ನಡುಗು ; ಮಿಡುಕು; (ನರದಂತೆ) ಹಾರು; 
ಸ್ಪಂದಿಸು : *ಕೆತ್ರು- ಸ್ಪಂದನೇ” (ಶಮಧಾ) ; ಕೆತ್ತಿತ್ತು ದಲ್‌ ಬಲ 
ಗಣ್ಮುಂ ಬಲದೋಳುಂ (ಪಂಪಭಾ. ೪-೩೩); ನಿಜವದನದೊಳಗ್ಗಳ 
ವಧರಂ ಕೆತ್ತೆ (ಕಾದಂಉ. ೪೭೮) ; ಅಂಗೈ ತಿಂದುದೆನ್ನ ಕಂಗಳು ಕೆತ್ತು 
ತ್ತಿಹವಯ್ಮ (ಬಸವ. ೩೭೧); ಲವಲನಿಸುವ ನೋಟಂ ಕೆತ್ತುವ ತೋಳ್‌ 
ಕೆಂಪಿಸುವ ಹಸ್ತಂ (ಗಿರಿಕ. ೩-೨೭); ಕೆತ್ತಿದವು ಮೀಸೆಗಳು ಕಂಗಳು 
ಹೊತ್ತವರುಣಚ್ಛನಿಯ (ಕುವ್ಯಾಸ. ೮-೧೨) ; ನಿಳಯದಿಂದಡಿಯಿಡುವಾಗ 
ಬಲದ ತೋಳ್ಪೊಡೆ ಕಣ್ಣು ಕೆತ್ತುತಿದ್ದುವು (ಭರಚ, ೨೧-೫೮). [1] 


೬೨ 


ಕೆತ್ಪಾರಿ 


ಕೆತ್ತು (ಕ್ರಿ). ೧. ಹರಳುಗಳನ್ನು ಕೂಡಿಸು; ಕುಂದಣಿಸು; ಕೆಚ್ಚು. 
ಕೆತ್ತಿದ ರತ್ನಾಭರಣಭೂಹಿತ ಬೋನಗಿತ್ತಿಯರ್‌ (ಮೋಹಶ. ೧೦-೪೨) ; 
ಕೆತ್ತಿದ ನಿಖಿಳ ರತ್ನಗಳ ಮೆಯ್ದೆಳಗು ಕೈವರ್ತಿಯ ಸೊಡೆರ ಕೀಳ್ವಡಿಸಿ 
(ಮೋಹತ. ೨೭-೨೯), ೨. ಚಿತ್ರ ಮೊದಲಾದುವುಗಳನ್ನು ಕೊರೆ. 
5) *ಕೆತ್ತಿಸ್ಕು' ಪರಾ. 
(ದೇ. ॥ ಶಮಿ. ಚೆಜ್ಮು; ತುಳು. ಕೆತ್ತು ; ತೆಲು. ಚೆಕ್ಕು] 
ಕೆತ್ತು, (ಕ್ರಿ). ೧. ಕೀಸು; ಮೇಲ್ಭಾಗವನ್ನು ಸುಲಿ; ತೆಳ್ಳಗೆ ಕೊರೆ; 
ತೆಳುವಾಗಿಸು: “ಕೆತ್ತು ತನೂಕರಣೇ ಸ್ಪಂದನೇ ಚ(ಅದಿರು)”(ಶಮಧಾ) 
ಕುಪ್ಪಸದಂತೆ ಬೆನ್ನಂ ಪತ್ತಿ ಕೆತ್ತುವರ್‌ (ಧರ್ಮಾಮೃ. ೩-೭೩) ; ಬಾಚಿ 
ಯೊಳು ಕೆತ್ತುವ (ಸಿದ್ಧರಾ. ೮-೨೮) ; ಭಕ್ತರ ಕಂಡು ಬಂಧಿಪಳ ನಡು 
ನೆತ್ತಿಯ ಚರ್ಮವ ಕೆತ್ತಬೇಕು (ಪುರಂದ. ೨-೧೪-೪). ೨. ಕತ್ತರಿಸು; 
ಖಂಡಿಸು; ಸೀಳು: ನಾರು ಬಲಿಯದ ಹುಣಿಸೆ ಕಾಯ ಮಾವಿನ 
ಕಾಯನಾರೈದು ಕೆತ್ತಿ ಕಿರಿದಾಗಿ ಹೋಳಿಸಿ (ಸೂಸಶಾ. ೩-೧೦); ಭೀಮನ 
ಬರಿಯ ಕೆತ್ತಿದನೆಂಟು ನಾರಾಡದಲಿ (ಕೋಗಯ. ೨೫-೩೧) ; ಕುತ್ತು 
ಕೆತ್ತು ಪೊಡೆ ಸೀಳ್‌ ಕಡಿ ಖಂಡಿಸು (ಅಪ್ರಕಿ. ೨೬-೨೦). ೩. ಕಂಡರಿಸು : 
ಶ್ರೀ ಅಂಣೇ ಸ್ವರ ವ ಕೇಶವಣ್ನ ಕೆತ್ತಿದ (ಎಕ. 2೭ (3), ಚಿಕ್ಕಟ. 
೧೦೯-೭೬ ; 10ನೆಯ ಶತ); ಗರ್ಭಗೃಹಸ್ತಿತ 'ಮಂಟಪ ಶಿಖರ ಶಿಪ್ಕದಿ 
ಸಹವಾಗಿ ಕೆತ್ತು ಜಲ್ಲಾಂದರವ ಮಾಡಿಸಿ (ಎಕ. 7೫೫೩, ಮಳವ. 
೬೪-೧೧ 1465) ; ಮದನಿಕೆಯೊಳ್‌ ಕೆತ್ತಿದ ಕುಲಿಶದೆ ಕೇಸರಿಗಳ 
ಚೆನ್ಟಿತ್ತರಮಂ ಪಡೆದುವು (ಜಯಕಾ. 6-೫); ಚಾಳೈಸದೆ.ಕೆತ್ತಿದನಾರೊ 
ಕೆಲಸಿ ಎಂದಾಳೋಚಿಸಿದಳು ಕುವರಿ (ಮೋಹತ. ೨೬-೨೯), ೪. ಅಗೆ; 
ತೋಡು; ಬಗೆ: “ಫಾಲಃ, ಕೃಷಕ। ... ಉಳುವ ನೇಗಲಂಥಾ 
ಕೆತ್ತುವ ದೋಕರಿಗೂ ಹೆಸರು” (ಸಿದ್ಧಾಂತಿ. ೨೩೮). 
(ದೇ. ॥ ಶಮಿ, ಕೆತ್ತು, ಚಿತ್ತು, ಚೆಲ್ಕು; 
ತುಳು. ಕೆತ್ತು; ಕೊಡ. *ಕೆತ್ತ್‌) 
ಕೆತ್ತು, (ನಾ). ನಡುಕ; ಸ್ಪಂದನ. "ಕೆತ್ತುಗುಂದು' ಪರಾ. 
[< ಕೆತ್ತು) 


ಮಲ. ಚೆತ್ತು ; 
23 


ಕೆತ್ತು "ಕಿಟ್ಕು' ಪರಾ. 

ಜೆತ್ತುಗೆ (ನಾ). ೧. ಕೆತ್ತುವ ಕೆಲಸದವನು: ಅನು ವೇಷಧಾರಿ 
ಯಯ್ಯಾ ಕಾಟುಗ ಕೆತ್ತುಗ ಪೋಲುಗನೆಂಬುದು ಎನ್ನ ಹೆಸರು 
(ಬಸವ. ೩೩೫) ; “ಕೆತ್ತುವವ - ನಾಶಮಾಡುವವ” (ಬಸವ. ಕೋಶ). 
೨. ಕ್ಷೌರಿಕ; ಕೆಲಸಿಗ. (ಕೆತ್ತು + -ಗೈ) 

ಕೆತ್ತುಗುಂದು (ಕ್ರಿ). ನಡುಕ ನಿಂತುಹೋಗು; ಸ್ಪಂದನ ಇಲ್ಲ 
ದಂತಾಗು : ಇಂಗದ ಚೆಮರ್‌ ಮಿಡುಕೋಡದ ಪುರ್ವು ಬೀಗಿ ಬೀಯದ 
ತುಟ ಕೆತ್ತುಗುಂದದ ಕುಚಂ ನಡುಕಂಗಿಡದೂರು (ಲೀಲಾವ. ೩-೧೫). 

(ಕೆತ್ತು 4 ಕುಂದ್ಕು] 

ಕೆತ್ತುಗೆಯ್‌ (ಕ್ರಿ). ಮುಚ್ಚು; ಮುಚ್ಚಿಕೊಂಡಿರು: ಮಂದಿರದ 
ಬಾಗಿಲೊಳು ನಿಂದು ನೂಂಕಲು ಕೆತ್ತುಗೆಯ್ದ ಪಡಿಯೊಸ್ಪಿರಲೈ 
`(ಸಿದ್ಧೇಘು. ೧೬-೧೭). [< $6, ೬ ಕೆಯರ್‌,] 

40 ಕತ್ತೆ (ನಾ). ೧. ಕೆತ್ತಿದುದು; ಚಕ್ಕೆ : *ಕತ್ತರಿಸಿ ತೆಗೆದ ಚೂರು? 
(ಸಿರಿಕೋ. ೧೩೧). ೨. (ಕರಾ) ಹೋಳು ಉಪ್ಪಿನ ಕಾಯಿ. 

[ದೇ. ॥ ತಮಿ. ಮಲ. ಚಿತ್ತು; ಶುಳು. ಕೆತ್ತೆ) 

ಕೆತ್ತೆಬಜೆ (ನಾ). (ಉಕ) ಅಧಿಕಪ್ರಸಂಗ; ಅನಾವಶ್ಯಕ ಉಪ 
ದ್ವ್ಯಾಪ: ನಿನಗೆ ಈ ಕೆತ್ತೆ ಬಜೆ ಕಾರಭಾರ ಮಾಡಲು ಯಾರು ಹೇಳಿದರು 
(ರೂಢಿ). [1] 

ಕೆತ್ಸಾರಿ "ಕೆತ್ತವಾರಿ' ನೋ. 


95 


45 


ಕೆದಕು 


ಕೆದಕು (ಕ್ರಿ). ೧ ಕೆದರು; ಬೆದಕು: ಕೋಟಕಿಯಂತೆ ಕೆದಕುವರ್‌ 
(ಧರ್ಮಾಮ್ಯ. ೩-೭೩) ; ದ್ರಾವಿಡಭಾಷೆಗಳ ಮೂಲವನ್ನು ಬೆದಕಿ 
ನಿಜಾಂಶವನ್ನು ಕೆದಕಿ (ಡ್ರಾವಿನಿ: ೧೫, ಹಿನ್ನೆಲೆ). ೨. ನೆಲವನ್ನು ಅಗೆದು 
ಸಡಿಲಗೊಳಿಸು ; ಪರಡು: (8). [ಡೇ.॥ ತೆಲು. ಕೆಲುಕು] 

ಕೆದರಿಗನಗಿಡು (ನಾ). ಒಂದು ಬಗೆಯ ಸಸ್ಯ: “ಕೋಲಂಗಃ - 
ಕೆದರಿಗನಗಿಡು? (ಓಷಧಿ. ೪೧). [ಕದರಿಗ್ಯ + ಗಿಡು] 

ಕೆದರು "ಕೆದಲ್ಸ್‌,? ನೋ. 

ಕೆದರ್ಗಿಡಿ (ನಾ). ಕೆದರಿದ ಕಿಡಿ; ಚೆದರುವ ಕಿಡಿ: ಕೋಪದಿಂದುಗುಳ್ಹ 
ಕಿಚ್ಚಿನ ಕೆದರ್ಗಿಡಿಗಳೆನೆ (ಜೈಮಿಭಾ. ೮-೪೭). '[ಕೆದಜರ್ಕ್‌ + ಕಿಡಿ) 

ಕೆದರ್ಗೂದಲ್‌. (ನಾ). ಚೆಲ್ಲಾಸಿಲ್ಲಿಯಾದ ಕೂದಲು; ಕೆದರಿದ 
ಕೂದಲು: (ಕಿ). [೮ ಕೆದಜ್‌ + ಕೂದಲ್‌ (ಆ ಕೂಂದಲ್‌)] 

ಕೆದರ್ಚು (ಕ್ರಿ). ಚೆದರಿಸು; ಓಡಿಸು: ತಮಮಂ ಜೊನ್ನಮುಮಂ 
ಕೆದರ್ಚಿ ದಿನಕೃತ್ತೀವ್ರಾತಪಂ ಇಲ್ವ ಸಂಭ್ರೃಮಮೆಂತಂತೆ ಶಿವೈಕಭಕ್ತಿ 
ವಿಭವಂ. ನಿಲ್ಲುಂ (ಶತಕ. ೧೮೬-೮೫). [೮ ಕೆದೆರ್ಜ್‌| + -ಡು] 

ಕೆದರ್ತಲೆ, ಕೆದರ್ದಲೆ, ಕೆದಜುದಲೆ (ನಾ). ೬ ಕೆದಲುಮಂಡೆ : 
ಕೆದರ್ತಲೆ, ಕೆದಜುತ ಲೆ (ಶಬ್ದಾನು. ೮೩ ಪ್ರಯೋ). : ಕೆದರ್ದಲೆ: 
ಕೆದರ್ದಲೆಯ ಕೆಂಚಗಂಗಳ ಮಹಾಕುಲಿಶದಂಷ್ಟ್ರಂಗಳಿಂದೆಸೆವ 
(ವೆಂಕಾರಾ. ೫-೮-೧೩), ಶೆದಣಿುದಲೆ : ಕೆದಜುದಲೆ ಕೆಮ್ಮಾಸೆ ರಂಂಡ 
ಮುಂಡಾಭರಣವೊದವಿರ್ದ ವೃಶ್ಚಿಕದ ಮಾಲೆ ಪೇರುರದಲ್ಲಿ (ಸಿದ್ಧರಾ. 
೪-೭) ; ಕೆಡೆಜುದಲೆಗಳ ತೋರಭಾರದ ಮರದ ಮೈಯುಬ್ಬುಗಳ ಭಯ 
ರಸದದುಭುತದ ಖಳರಿದ್ದು ದಿದಿರಿನಲಿ (ತೊರರಾ, ೩-೭-೮) ; ಕೆ.ಜುದಲೆ 
ಕೆಮ್ಮೀಸೆ ಕಿಸುಗಣ್ಟೆ ದಹುನೋಟವು ಕಾರೊಡಲು (ಸಾಳ್ವಭಾ. ೫-೬). 

[ಕೆನರ + ತಲ್ಮೆ] 

ಕೆದರ್ದಲೆ "ಕೆದರ್ತಲೆ” ನೋ. 

ಕೆದರ್ಬರ್ಚು (ಕ್ರಿ). ಚೆದರುವಂತೆ ಬಿಚ್ಚು ; ವಿಸ್ತಾರವಾಗುವಂತೆ 
ಬಿಚ್ಚು: ತಿಪ್ಪುಳ್ಗರಿಗಳಂ ಕೆನರ್ಬಿರ್ಚಿ ಕುಳಿತ ಪಕ್ಕಿಗಳಿದೆಗೆ. ಬೆಚ್ಚನೆ 
ಯೊಲವನೊತ್ತಿ (ಶ್ರೀರಾಮಾ. ೪೮೪-೬). [ಕೆದಲ್‌, + ಬಿರ್ಚು] 

ಕೆದಲ (ನಾ). ಒಂದು ಬಗೆಯ ಸಸ್ಯ (?): ಹಲಸು ಮೆಣಸು ಕೆದಲ 
ಬಿಳಿಲು ವೊಳಗಾಗಿ (ಎಕ. ೪11, ತೀರ್ಥಹ. ೧೨೨-೨೩ ; 1371). [1] 

ಕೆದಟ್ಸ್‌,, ಕೆದರು, ಕೆದಟ, ಚದರು, ಚದಲ್ಕು ಚದಜು, 
ಚದುರು, ಚೆದಲು, ಚೆದುರು,, ಚೆದುಜು (ಕ್ರಿ). ೧. ಹರಡು; 
ಪಸರಿಸು; ಜೆದುರಿಸು: ನೀಂ ನನೆಯ ಮುಗುಳಲರ ತುಜುಗಲನ 
ನಂತಮಂ ನೆಜ್‌ಯೆ ಕೆವಜವೇಟ್‌ ನೃಪತಿಳಕಾ (ಆದಿಪು. ೫-೮); 
ಕೆವಲುತ್ತುಂ ಮಣಲಂ ಕಪಿಧ್ವಜಂ (ಶಮದ. ೨೩೬ ಪ್ರಯೋ). ಕೆದರು : 
೧ಿ. ಬಿಸಿಯೆಲ್ಲಮಂ ಕೆದರೆ (ಕಾಲೂರ. ೧೨೬-೨೬೮). ತಿ, ಉಗುರು 
ಮೊದಲಾದುವುಗಳಿಂದ ಬಗ್ಗ, ಕೆಕೆ, ಬೆದಕು; ಕೆದಕು: 
ಕೇಯೂರ ಮತ್ತೊಬ್ಬಳ ಉತ್ತರೀಯಕ್ಕೆ ತಗುಲಿ ಅದನ್ನು ಕೆದರುತ್ತಿತ್ತು 
(ಬಾಣಆ. ೧೨). ಳೆದಯ್ಬು, :೧.೬ಕೆದಟು - ವಿಶೀರ್ಣೇ ? (ಶಮಧಾ) ; 
ಸೌಧದೊಳೆ ಕೆದೆಲಿದ ಕಪ್ಪುರವಳ್ಳುಗಳೆಸೆಯೆ. (ಸಂಸಭಾ. ೩-೪೯); 
ರವಿಯುಂ ನಡುವಗಳೊಳ್ಳಿಂದು ಕೆದಣದಂ ಕರತತಿ ಕಿಡಿಗಳನ್‌ 
(ಕಾದಂಪೂ. ೧೯೭); ಸುರಾರ್ಚನೆಗೆಂದು ತಂದ ಮಂದಾರದ ಪೂಗಳಂ 
ಕೆದಜಕಿ (ಸಂಚತಂ. ೨೬೧-೨); ಕಡೆಗಣ್ಣ ಕಾಂತಿ ಕಂಸುಮಾಸ್ತ್ರಮಂ 
ಕೆದಜಕಿ (ಗಿರಿಕ. ೨-೧೦೫ವ) ; ತಿಡಿಗಳನು' ಕಂಗಳಲಿ ಕೆದಜುತ 
ಪಡೆಗಳನು ಸಾಸಿರವ ಹರಹುತ (ಸಾಳ್ವಜಾ. ೧೨-೨೯). '೨. ತುಜುಗಿ 
ಕರಂಗಳಿಂ ಕೆದಜಕಿ (ಪುನ್ಪಪು. ೩-೬೪); ಮುಂಡಂಗಳಂ ಮಗುಚಿ ನೋಡಿ 
ಬೆಟ್ಟಾಗಿರ್ದ ಖಂಡಂಗಳಂ ಕೆದಜ ನೋಡಿ (ಡೆಬಪು. ೪0-೨೮). 


೨೦೬೬೩ 


5 


40 


45 


ಫೆದಲಕಿತೆ 


೩. ಜೆಲ್ಲಾಸಿಲ್ಲಿಯಾಗು ; ಬೇರೆಬೇರೆಯಾಗು ; ಚೆದರಿಹೋಗು”: 
ಮುತ್ತಿನ ಹಾರ ಹಜ್‌ಯಲು ಕೆದಜ್‌ದವು ದೆಸೆದೆಸೆಗೆ ಮುತ್ತುಗಳು 
(ಕು-ವ್ಯಾ ಭಿ. ೪-೮೭); ಕೆದಜೀತಧ್ವರ್ಯಾದಿ ಖುತ್ವಿಜರದುಭುತದ 
ಭೀತಿಯಲಿ (ತೊರರಾ. ೧-೧೧-೧೨). ೪. ಚಿದರಿಸು; ದಿಕ್ಕಾಪಾಲು 
ಮಾಡು: ಪೆಜಗಿಡದ ತುರುಷ್ಕ ತುರಂಗಗಳುಮಂ ಕೆದಟ ಬೆದಣಕಿ 
ಬೆಂಕೊಂಡು (ಸಂಪಭಾ. ೧೨-೬೦ ವ); ದೇಗುಲದ ಶಿಖರನುನಡರ್ದೇ 
ಒಟ್ಟರ್ದಿಟ್ಟಗೆಯಂ ಕೆದಜಕಿಯುಂ (ಪಂಚತಂ. ೩೦-೧); ಹೊಗರಂಬು 
ಕನಿದವು ತುಳುಕಿದವು ತೂಜುದವು ಕೆದಅಂದವಹಿತಬಲದಸುವ 
(ಕುವ್ಯಾದ್ರೋ. ೫-೧೩). ೫. ಕೊಡವು; ಒದರು: ಎತ್ತಿ ಕಯ್ಯಂ 
ಕೆದಟುತ್ತಂ ಧೂಳಿಯಂ (ಕಾದಂಪೂ. ೩೫೯). ೬. ಬೀಸು ;ಒಲೆದಾಡು; 
ತೂಗಾಡು; ಚಲಿಸು: ಸುತ್ತ ಕೆದಜುವ ಚಾಮರ ಪ್ರಕೀರ್ಣಮಕ್ಕು 
(ಮಂಗರಾ. ೭೮-೪), ಬಲಕೆಡಕೆ ಕೆದಆಂನ ಸೀಗುರಿಯ (ಕುವ್ಯಾಆ. ಆ-೫); 
ಮುದದ ಮೂಜನೆಯಬ್ಬರಕೆ ಕೆವಟದವು ಮೇಲಣ ಜನದ ಜೋಡಿಗಳು 
(ತೊರರಾ. ೪-೧೨-೨೮), ೭. ಎಸೆ; ಬೀರು; ಚೆಲ್ಲು: ಮಹಾರಥರು 
ರಿಪು ಮತ್ತದಂತಿಯ ಕೆಣಕಿದರು ಕೆದಣಕಿದರು ಮಾರ್ಗಣವ (ಕುವ್ಯಾಕ. 
೧೩-೩೫); ಕೆದಜಕಿದನಸ್ರ್ರಸಂತತಿಯ (ಕುವ್ಯಾಕ. ೭೦-೧೨). ಚದರು; : 
೩. ಕೋಕಂಗಳು ಡದರುತಿರೆ ಜೊನ್ನವಳ್ಳಿಗಳು ನಲವೇರುತಕೆ 
(ನಂಕಾರಾ. ೫-೬-೫); ಸುದತಿಯನು ಕಂಡೊಡನೆ ಚಿತ್ತವು ಡದರದಲ್ಲಿಯೆ 
ನೆಲಸೆ (ರಾಮಾಸಂ. ೧-೪-೧೮); ಈ ವರ್ಗದ ವಿದ್ಯಾರ್ಥಿಗಳು 
ಚದರುವದರಲ್ಲಿದ್ದರು (ರಂಗರೋ. ೧೧) ; ಅಲ್ಲಿ ನೆರದಿದ್ದ ಜನರೆಲ್ಲ 
ಚದರಿದ ಮೇಲೆ (ತೇನೋಡ. ೨೭). ಚದಲು : ೬. ಹೃದಯದೊಳಗೆ 
ನೀನೆ ಇದ್ದ ಮೇಲೀ ಪರಿ ಚದಲಿ ಪೋಗಲಿಬಹುದೆ ಮನಸು ದುರವೃತ್ತಿಗೆ 
(ಮೋಕ್ಷದೀ. ೧೫೦), ಅದು ತಾನೇ ಅದು ತಾನೆ ಚದಲದೆ ತುಂಬಿದ 
-ಸದಮಲಬ್ರಹ್ಮ (ಚಿದಾವ. ೮೯೯-೭); ಚದಲದೀಪರಿಯಿಂತು 
(ಜ್ಞಾನಹಿಂ. ೩೦-೩೯). ಚದಯಿ : ೩. ಸಮರಾಂಗಣದೊಳು ಚದಣದೆ 
ಕಡುಗಲಿ (ಬೊಂಕಶಾ. ೧೯೩೩, ಹಾವೇರಿ. ೧೬-೬; 1080), ಮುಡಿ 
ಚದಣಕಿ ಹುಡಿಯೊಳಗೆ ಹೊರಳುತ್ತೊ ಡಲನೀಡಾಡಿದಳು ಧರೆಯೊಳಗೆ 
(ನಳಚ. ೫-೨೫). ಚದುರು: ೩. ಕೂಡಿದ ಜನ ಚದುರಿತು' 
(ಹಬ್ಬಿ ಬ. ೪). ಚೆದಖಿು: &. ಹೃದಯದೊಳೊದವಿದ ಕತ್ತಲೆ 
ಚೆದಜುನಿನಂ (ಕಾದಂಪೂ, ೩೫೬) ; ಬಾಗಿ ಸೆಳೆನಡು `ಬಳುಕೆ ಕುಚ 
ಭಾರದಲಿ ಮೇಲುದು ಜಾರೆ ಮುಡಿ ಚೆದೇಣಿ (ನಳಚ. ೨-೩೫), 
ಚೆದುರ್ದು: ೩. ಅಲ್ಲಲ್ಲಿ ಚೆದುರಿ ನಿಂತಿರುವ ನನ್ನ ಲೇಖನಗಳನ್ನು 
ಒಂದೆಡೆಗೆ ತರುವ ಯೋಜನೆ (ಸಾಸಮಾ. 111, ಅರಿಕೆ). ಚೆದುಲು: 
೩, ಜಲಜಭವನೋಲಗದವರ್‌ ಚೆದುಆ? (ಡಬಪು. ೧೮-೧೪). 
ದೇ. ,॥ ಶಮಿ. ಚೆದಜು, ಚದರು; ಮಲ. ಚಿದರು, ಚಿನ್ನು; 

ತೆಲು. ಟೆದರು, ಚೆದುರು; ಶುಳು. ಕೆದರ್‌, ಚದಂ”] 

ಕೈದ, ಕೆದಲ್ಲು (ನಾ). ಜೆದರುವುದು ; ಚಿಲ್ಲಾಹಿಲ್ಲಿಯಾಗು 
ವುದು; ಅಸ್ತವ್ಯಸ್ತವಾಗುವಿಕೆ. "ಕೆದರ್ತಲೆ' ಪರಾ. ಕೆದಟ : 
ಬೆದಜುಂ[ಕೆದಜುಂ]ಪೆರ್ಚುಂ ಕುಂದುಮನಜ್‌ದು ಕಾಣಲುಂ ಕಾಣಿಸಲುಂ 
(ಪಂಪಭಾ. ೫-ಇ೩ವ).. [< ಕೆದರ್ಜ್‌) 

ಕೆದಲಃ ಳೆ(ನಾ). ಜೆಲ್ಲಾಸಿಲ್ಲಿಯಾಗಿರುವಿಕೆ; ಅಸ್ತವ್ಯಸ್ತವಾಗಿರು 
ವಿಕೆ: ಮುಡಿದಲರ. ಕೆದಜೌಕಕೆಯ ಕೇಶದ ಸಡಿಲಿದುಡಿಗೆಯ- ( ತೊರರಾ. 
೨-೩-೨) ; ಜಡಿವ ಕೆಮ್ಮಾಸೆಗಳ ಕೆ.ದಣಜಕಿಕೆಯ ಬಿಡುದಲೆಯ 
ನವಶ್ರೋಣಿತಾಂಬರದುಡಿಗೆಗಳ ಘನರೌದ್ರಮಯ ದುಗುಡದ ರಕ್ಕಸ 
ಸೇನೆ. ನಿಂದುದು ಖಳನ ತೋಹಿನಲಿ (ತೊರರಾ. ೬-೧೯-೧೬). 

[ಕೆದಟ 4 -ಇಕೆ) 


ಕೆದಲಕಿಸು 


ಕೆದಲಕಿಸು, ಚದರಿಸು, ಚದುರಿಸ್ಕು, ಚೆದರಿಸು, ಚೆದುಲ್‌ಸು (ಕ್ರಿ). 
೧. ಹರಡಿಸು ; ಚೆಲ್ಲಿಸು ; ಎರಚಿಸು : ಪೊಸತೆ ಮೊಳೆತ ಧಾನ್ಮಂಗಳನಾ 
ಧರಣೀಶಂ ಕೆದಜಕಿಸಿದಂ ನಿರಂತರಂ ರಾಜಗೇಹದೊಳಗಂ ಪೊಜಗಂ 
(ಆದಿಫು. ೧೫-೭) ; ಪೊಲಲ ವೀಧಿಗಳೊಳೆಲ್ಲಂ ನೀರಂ ಶಳಿಯಿಸಿ ಫಲ 
ಪುಸ್ಪಂಗಳಂ ಕೆಡಲಾಸಿದೊಡೆ (ಚಾವುಂತ. ೩೫-೨೪). ೨. ಚೆಲ್ಲಾನಿಲ್ಲಿ 
ಯಾಗಿಸು ; ಓಡಿಸು: ಸಿಂಧುರದಿಂ ಸೀಳಿಸುತ್ತಂ ಕೇಸುರಿಯಿಂದಂ 
ಕೆದಟಿಸುತ್ತಂ (ಧರ್ಮಪ, ೧-೭೬ವ) ; ಥಟ್ಟಿನು ಕೆದಜಕಿಸಿದವಾನೆಗಳು 
(ಕುವ್ಯಾಕ. ೨-೧೪); ಅಲ್ಲಿ ಗಲ್ಲಿಗೆ ಗಲ್ಲೆಗಟ್ಟಿರ್ದ ಪೌಜುಗಳೆಲ್ಲವ 
ಹೊಯ್ದು ಕೆದಜಕಿಸಿ (ಕುರಾಸಾಂ. ೨೦-೪೧). ೩. ಕಲಕು; ಕದಡು; 
ಕೆದಕು; ಕೆರಳಿಸು: ಕೆದಲಸದಿರು ನನ್ನ ಚಿತ್ತವನೆಂದು ಕೋಪ 
ದೊಳಾಡಿದಳು ಭಾವನೊಡನೆ (ಭರಚ. ೯-೧೦೯). ಚೆದರಿಸು: ೨. ದೊಂಬಿ 
ಗಾರರನ್ನು ಚದರಿಸಲು ಪೋಲೀಸರನ್ನು :ಕರೆಯಿಸಲಾಯಿತು (ರೂಢಿ). 
ಚದುರಿಸ್ಕು : ೨. ಮುಗಿಯೆ ಬಿದ್ದಿನಕೊಸಗೆ ಬಂದವರೆ ಚದುರಿಸಿತು 
(ಕಾಲೂರ. ೪೪-೫೮). ಟೆದರಿಸು : ೨. ಪೋಲೀಸರು ಗುಂಪನ್ನು ಚೆದರಿಸಿ 
ದರು (ರೂಢ). ಚೆದುಅಕಿಸು: ೨. ತದ್ಗುಣಾಂಬೋಧಿಯಂ ಚೆದುಟಃಸಿ 
ಬಳಿಕ್ಕ ಕಳ್ಚೇರಿ (ಸಮ್ಯಳೌ. ೧೧-೬೬).  [ಕೆದೇಯ್‌, + -ಇಸ್ಕು] 

ಕದಲು, "ಕೆದಜ್‌,' ನೋ. 

ಕೆದಖ್ಯು"ಕೆದಅಕ್ಕ್‌' ನೋ. 

ಕೆದಖುದಲೆ "ಕೆದರ್ತಲೆ' ನೋ. 

ಕೆದಯಿಮಂಡೆ (ನಾ). ಕೂದಲು ಕೆದರಿಕೊಂಡಿರುವ ತಲೆ: ಬಳಲುವ 
ವದನದುಸುರಿನ ತಳ್ಳ ದಾರಿಯ ಕೆದಜುಮಂಡೆಯ ಕಲಿತ ಭಯದ ಸುಮಾಲಿ 
ನಡೆತಂದು (ತೊರರಾ.' ೫-೫-೩). [ಕೆದಜು (೮ ಕೆದಲ್‌|) + ಮಂಡ) 

ಜೆದಲುಮಾಸೆ (ನಾ). ಕೆದರಿದ ಮಾಸೆ; ಗುಂಜು ಮಾಸೆ: ಬೆಜಕಿತ 
ಮೋಜಕೆಯ ಕೆದಜುಮಾಸೆಯ ಬಿಗಿದ ಹುಬ್ಬುಗಳ (ಬಸಪು. ೪೬-೫೭); 
ಹಜುಕುಗಡ್ಡದ ಕೆದಜುಮಾಸೆಯ ಕೀನಿವಲ್ಲಂಗಳೆ' (ಬಸಪು. ೫೮-೪೯). 

[ಕೆದಲ್ಲು (೮ ಕೆದಜ) + ಮಾಸ್‌] 

ಕೆದಲ್‌ (ನಾ). ಒಂದು ಮನೆತನದ ಹೆಸರು (?): ಇದಕ್ಕೆ ಸಕ್ಕಿ 
ಮುದಿರೆ ಬೂವಯ್ಯ ಬೆಳ್ಳನ ಕರಕುಡಿ ಬಾರದರೆಣಕಿಯಮ್ಮ ಕೆದಟಕಿ 
ಯರಯ್ಯಪ (ಎಕ. 1೪, ಹುಣಸೂ. ೯೨-೧೨ ; 920). [?] 

ಕೆದಜಕೀಟ್‌ (ಕ್ರಿ).ಜೆದರಿ ಮೇಲಕ್ರೇಳು,--ಹಾರು: ಕರ್ಪೂರಪಾಂಸು 
ನಿತಾಂತಂ ಕೆದಜಕೇಟಕೆ (ಕುಸುಮಾ. ೫-೫೩). [ಕೆದರ್ಜ್‌ + ಏಲ್‌] 

ಕೆನೆ, (ಕ್ರಿ).'ಕುದುರೆಯಂತೆ ಹೇಕರಿಸು; ಹೇಷಾರವವನ್ನು ಮಾಡು: 
ಮೂಗಿಆಿಯುತ್ತುಂ ಕುಡಿವಾಲಮೆತ್ತಿ ಕೆನೆಯುತ್ತಾನಂದದಿಂ ಸುತ್ತಿ 
(ಧರ್ಮಾಮೃ. ೧೦-೧೪೬) ; ಕುದುರೆ ಮರಿ ಕೆನೆದು ಕುಪ್ಪಳಿಸುತ್ತಿತ್ತು 
(ಪುನರು. ೨೯೬). (ಬೇ. ॥ ತಮಿ. ಕನ್ನೆ; ಮಲ. ಕನೆ; ತುಳು. ಕೆಲೆ] 

ಕೆನ್ನೆ (ನಾ). ಚೆಲುವು; ಸೊಬಗು; ಚೊಳ್ಳುಳಿಕೆ; ಲಾವಣ್ಯ: 
“ನಿಗರ, ನೆಟ್ಟಿ, ಕೆನೆ... ಕಣ್ನೆವಂದುದು, ಪರಿವಡೆದುದು -ಈ ೧೪ 
ಮನೋಹರಂ” (ಕಶಸಾ. ೧೧-೨೧೧) ; *ಕೆನೆ ನೆಜಕಿನಿಗರಂನೆಟ್ಟು ಜೊಕ್ಕ 
ಚೊಕ್ಕಳಿಕೆ . . . ಎನೆ ಮನೋಹರಮುಕ್ಕುಂ? (ಕವಿಕಂ. ೯೯). [?] 

ಕೆನ್ನೆ (ನಾ). ೧. ಹಾಲಿನ ಅಥವಾ ಮೊಸರಿನ ಸಾರವತ್ತಾದ ಭಾಗ; 
ಹಾಲನ್ನು ಕಾಯಿಸಿದಾಗ ಮೇಲೆ ನಿಲ್ಲುವ ತಿರುಳು: ಕೆನೆಯ ತೆಗೆದು 
ಹಾಲನೆಟ್‌ ವವಳ ವಿನಯ ತಲೆಯನೊಡೆದು ಲಾಲನೆಯ ಮಾಡುನಳಂತೆ 
(ಗುಪ್ತಮಂ. ೮೧), ಅಧರೀಕೃತ ಶಾರದ ನೀರದ ದ್ಭುತಿಯೆನಿಪ ಕೆನೆಯ 
ನೊಳಕೆಯ್ದ್ಹಿರ್ಪ. , . ದಧಿಯಂ (ಶಾಂತೀಶ್ವ. ೧೫-೬೯) ; ಹಾಲಿಗಿಂತ 
ಕೆನೆ ರುಚಿ (ಗಾದೆ). ೨. ಸಾರ; ತಿರುಳು: ವರ ಶಿವಾಗಮದ ಕೆನೆ 
ಸುಕೃತ ದೇಹಿಗಳ ಮನೆ" (ನಂದಿಮಾ. ೧೦-೧೨). [1] 


10 


೨೪೦೬೪ 


ಕೆನ್ನಂ 


ಕೆನೆಗಟ್ಟು (ಕ್ರಿ). ಕೆನೆಬರು ; ಕೆನೆಯಿಂದ ಕೂಡಿಕೊಳ್ಳು : ಪೆಗಲುಷ್ಮ 
ಕಿರಣ ಪರಿತಾಸದಿಂ ಕಡುಗಾಯ್ದು ಕೆನೆಗಟ್ಟ ಪುಟ್ಟಕೊಂಡುದೆಂಬಂತೆ 
(ಚಾಧಪು. ೪-೬೭ವ) ; ಬಟ್ಟಿ ಲಂ ಬೆಳಗೆನೊ ಮನವ ನಾನಿಟ್ಟಿನೊ 
ಪಾಲಿಂಗೆ ಪಾಲ್‌ ಕೆನೆಗಟ್ಟಿ ವೋ (ಬಸಪ್ಪ. ೧೪-೯); ಕೆನೆಗಟ್ಟಿಲಾ ಹಾಲು 
ಮೊಸರು ಮಜ್ಜಿಗೆ ಬೆಣ್ಣೆಗತಿ ಪಾವನ (ಸೂಪಶಾ. ೨-೧). 
[ಕೆನ್ನೆ * ಕಟ್ಟು] 
ಕೆನೆಗೊಳ್‌ (ಕ್ರಿ). ಇ ಕೆನೆಗಟ್ಟು : ಮುನಿಸಂ ಮಾಡಿದರಾತಿನಾಥರಡಗಂ 
ಸುಪ್ಪಲ್ಲೆ ಕೆನ್ನೆತ್ತರಂ ಕೆನೆಗೊಂಡಾಆದ ಪಾಲ್ಗೆ ದೊಂಡೆಗರುಳಂ 
ಕರ್ಬಿಂಗೆ ಲೆಕ್ಕ[ಕೈ ತಂದು (ಸಂಪಧಾ. ೧೨-೧೬೦) ; ಅಗುಟಕೊಂದ 
ದಂತೆ ತೆಗೆದಾಅಕಿಸಿದೋ ಗರದೊಳ್‌ ಪೊದಲ್ದು - ಕಮ್ಮಗೆ ಕೆನೆಗೊಂಡ 
ಗೆಡ್ಡೆ ಮೊಸರಂ ಸುರಿದು (ಲೀಲಾವ. ೫-೭೦). 
[ಕೆನೆ 4 ಕೊಳ್‌] 
ಕೆನೆಮೊಸರ್‌, ಕೆನೆಮೊಸರು (ನಾ). ಕೆನೆಗಟ್ಟಿದ ಮೊಸರು; ಸೆಕೆ 
ಗೂಡಿದ ಮೊಸರು: ಹಪ್ಪಳಂ ಚಿಲುಪಾಲ ಫಟ್ಟ ಗೆಳನಲ್ಲಲ್ಲಿ ತುಪ್ಪಮಂ 
ಕೆನೆಮೊಸರ ಸಕ್ಕರೆಯನಲ್ಲಲ್ಲಿ ಬಡಿಸಿ (ಚನ್ನರ. ೮೨-೨೫). ಕೆನೆಮೊಸರು: 
ಬೇಗದಿಂ ಕೆನೆಮೊಸರು ಮಜ್ಜಿಗೆಗಳಂ ಬಡಿಸಿ (ಬಸರ. ೭-೧೧೪) ; ಸಣ್ಣಕ್ಕಿ 
ಯೋಗರವು ಸೊಗಸಾದ ಕೆನೆಮೊಸರು (ಪುರಂದ. ೧-೮೯-೪) ; ಬೆಲ್ಲದ 
ಪಾನಕವೆಜಕೆದು ಅಲ್ಲದ ಕೆನೆಮೊಸರಶನವ ಕರೆಕರೆದೆಲ್ಲರಿಗು ಬಡಿಸುವರು 
(ಮೋಹತ. ೨-೩೨). [ಳೆನೈ + ಮೊಸರ್‌] 
ಕೆನೆಮೊಸರು "ಕೆನೆಮೊಸರ್‌' ನೋ. 
ಕೆನೆವಾಲ್‌, ಕೆನೆವಾಲು, ಕೆನೆಹಾಲು (ನಾ). ಕೆನೆಗಟ್ಟಿದ ಹಾಲು: 
ಮೇಲೆನಿಪ ಹರುಷಾಂಬುಧಿಯ ಕೆನೆವಾಲ ತಾಯ್ತುಂಡೆಗಳಿಗೂಡಿಸಿ 
(ಸಾಳ್ವಭಾ. ೪-೧); ಕೆನೆನಾಲ ಕಡೆದು ನವನೀತಮಂ ತೆಗೆದು 
(ಜೈಮಿಭಾ. ೧-೭). *ೆನೆವಾಲು : ಬಟ್ಟವಾಲನು ಚಿಲುಪಾಲನು 
ಕೆನೆವಾಲನೆಟ್ಟವಾಲನು ತನಿವಾಲ (ಭರಚ. ೧೦-೩೪). ಜೆನೆಹಾಲು : 
ಜನಕೆ ನಿನ್ನೀ ಹಾಡು ಕೆನೆಹಾಲು ಇದ್ದಂತೆ (ಕನ್ನಜಾ. ೨೦೭). 
[ಕೆನೆ + ಪಾಲ್‌] 
ಕೆನೆವಾಲು "ಕೆನೆವಾಲ್‌? ನೋ. 
ಜೆನೆವೆರಸು (ಕ್ರಿ). ಕೆನೆಯಿಂದ ಕೂಡು; ಕೆನೆಸಹಿತವಾಗಿರು: 
ಚಿಲುಪಾಲು ತಂಬಾಲು ಕೆನೆನೆರಸಿದ ಪಾಲು ಸುಲಲಿತ ಬಟ್ಟಿ ವಾಲುಗಳ 
(ಕಂನವಿ. ೮-೯೧). [ಕೆ್ಕೆ + ಬೆರಸು] 
ಕೆನೆಹಾಲು "ಕೆನೆವಾಲ್‌' ನೋ. 
ಜೆಸ್ಸ, (ನಾ). ಕೆಂಪಾದುದು; ಕೆಂಬಣ್ಣ : ಕೆನ್ನನ ಹೊನ್ನನ ಬಣ್ಣ 
ಬಣ್ಣಗಳ ರೆಕ್ಕೆ ಗಳೆರಡೂ ಪಕ್ಕದಲುಂಟು (ಗರಿ. ೫೬-೮). “ಚಿನ್ನ? ಸರಾ. 
[ಆ ಕೆಂ] 
ಕೆನ್ನ, (ನಾ). ದುಃಖ; ಕಷ್ಟ: ವಿಕಳನಲ್ಲಂ ಸದ್ಗುಣಾಚಾರೆವಂತ 
ನನ್ನಿಂದೇನು ನಿಮಗೆ ಕೆನ್ನಂ ಪ್ರಕಟಿಮಾಗಜುಹು (ಪ್ರಧುಷು. ೩-೧೧೩). 
*ಕೆನ್ನವಿಕ್ಯು' ಪರಾ. [ಆ ಸಂ. ಖನ್ನ] 
ಕೆನ್ನೆ "ಕೆನ್ನಂ? ನೋ. 
ಕೆನ್ನಂ, ಕನ್ನ (ಅ). ೧. ಹೆಚ್ಚಾಗಿ; ಅತಿಶಯವಾಗಿ; ನೆಗ್ಗಳವಾಗಿ: 
*ಪಿರಿದುಂ ನೀಡು ಮಿಗೆ ಕೆನ್ನಮೆಲ್ಲಂ ... ಅಧಿಕಾರ್ಥಂ* 
(ಶಮದ. ೩೦೪) ; ಮುಂ ನಿಲೆ ತಾಂ ಮೇಣ್‌ ವೆಂ ಗಡಂಗಳಮಾದೆಂ 
ಕೆನ್ನಂ ನಿಲ್ಲೆಂದಿವನೆಂದುಂ ಸಿಜ್‌ಸಲ್ಫಿಲ್ಲದೆಡೆಗಳೊಳ್‌ ಕಲ್ಲದಿರಿಂ 
(ಕವಿರಾ. ೨-೧೩) ; ಕೆನ್ನಮೆಲ್ಲಿಯುಂ ಮಚ್ಚ ದೊನಿಲ್ಲ ನಿನ್ನಳವಂ 
(ಕಾವ್ಯಾವ. ೪೯೯೪); ಅಂತರಂಗದ ಮಳಮಂ ಕೆನ್ನೆಂ ತೊಲಗಿಸಿ ತೊಳ 
ಗುವ ರನ್ನದ ದೀವಿಗೆಯ ತೆಜನನುಕರಿಸಿರ್ದಂ (ಪಣ್ಯಾಸ್ರ. ೧-೧೧೧) ; 


ಕೆನ್ನಳ್ಳಿ 


ಮನ್ನೆಯರಧಿರಾಜರ್‌ ಸಾಮಂತರ ಕೆನ್ನಂ ಶೋಭೆಯನೀಯೆ ಮಹಾ 
ಮಂಡಳಿಕನೆಸೆಯುತಿರ್ಧಂ (ಜಯಕಾ. ೩-೨). ೨. ಸುಮ್ಮನೆ ; ನಿಷ್ಠಾ 
ರಣವಾಗಿ ; ವ್ಯರ್ಥವಾಗಿ : ನಿನ್ನಂ ಪಲತೆಜದಿಂ ಕೊಲ್ಲದೊಡೆಂತೆಲೆಗಳ 
ಪೋದಪುದೆ ಕೋನವೆನ್ಲಿಂ ಕೆನ್ನಂ (ನೇಮಿಪು. ೨-೮೭) ; ಉನಾತ್ತನೇಂ 
ಬಿಡುವನೇ ಕೆನ್ನಂ ಮಹಾಸತ್ವಮಂ (ಪುಷ್ಪವು. ೫-೩೭) ; ಎಳೆವೆಜಕಿಯಂ 
ಕೆನ್ನಂ ಪಿಡಿದಿರದೆ ಬಾರ್ಜ್‌ (ಳಬ್ಬಿಕಾ. ೨೯೮). ಜೆನ್ನ್ಯ. "ಕೆನ್ಸಘಾತಕಿ' 
`ಪರಾ [7] 

ಕೆನ್ನಕ್ಕಿ (ನಾ). ಕೆಂಪು ಅಕ್ಕಿ; ಕೇಸಕ್ಕಿ: ಕೆನ್ನುರಿ, ಕೆತ್ತುರಿ, ಕೆನ್ನಕ್ಕಿ, 
ಕೆಚ್ಚಕ್ಕಿ (ಶಬ್ದಾನು. ೩೪೬. ಪ್ರಯೋ). (ಕೆನ್ನಿ, * ಅಕ್ಕಿ) 

ಕೆನ್ನಗಸೆ (ನಾ). ಕೆಂಪು ಅಗಸೆ: ಒಂದೊಂಡೆಡೆಯೊಳ್‌ ಸಿಂಗದುಗುರ್ಗಳಿ 
ನರ್ಚಿಸಿದಂತಿರ್ದ್ವ ಕೆನ್ನಗಸೆಯ ಮುಗುಳ್ಗಳುಮಂ (ಕಾದಂಉ. ೨೬೯). 

[ಕೆನ್ನ, * ಅಗಸ್ಥೆ) 

ಕೆನ್ನಘಾತಕಿ (ನಾ). ಮಹಾಘಾಶಕಿ; ಅತಿ ನೀಚೆ: ಮಾರ್ಗದಲ್ಲಿ 

ಕೆನ್ನಘಾತಕಿ ತಾಟಿಕಿಯ ಕೊಂದು (ಪರಶು. ೨-೩). 
[ಕೆನ್ನ್ಯ (ಆ ಕೆನ್ನೇ) * ಘಾತಕಿ] 

ಕೆನ್ನನೆ (ಅ). ಸುಮ್ಮನೆ: ಉನ್ನತಿಕ್ಕೆಯನಾಗಳುಂ ನೆನೆಯುತ್ತುಮಿರ್ಪು 
ದಿದೇಕೆ ಪೇಟ್‌ ಕೆನ್ನನೆನ್ನೊಡನೆಂದಿನಂದದೊಳೊಂದಲೊಲ್ಲದೆ ರಾಗದಿಂ 
(ಧರ್ಮಾಮೃ. ೮-೧೬). "ಕೆಮ್ಮನೆ? ಪರಾ. [ಕೆನ್ನಂ + -ಅನೆ] 

ಕೆನ್ನಲ್ಲಿ (ನಾ). ಒಂದು ಸ್ಥಳದ ಹೆಸರು (?) : ಗಳಕ್ಕೆಜಗೆಯ ತೆಜ್ಯಣ 
ಕಡೆಗೋಡೋಡಂ ನಿಜಸಿದ ಕಲ್ಲಿನ್ನಮನ್ತೆ ಪಾಯೆ ಕೆನ್ನಲ್ಲಿಯದ 


ಕಗ್ಗೆೇಲಆಕಿ ಯ ಸೀಮೆಯೆ ಸೀಮೆಯಾಗೆ (ಎಕ. 2೭11, ನಂಜನ. 
೨೬೯-೯%೪ ; 904). [?] 
ಕೆನ್ನನಿಕ್ಳು (ಈ ನೋಯಿಸು ; ದುಃಖಕೊಡು : ಬನ್ನವೇಕಿನಿತು 


ಸುಖದೊಳಗೆ ನೀನಿರುತಿರ್ದು ಕೆನ್ನೆವಿಕ್ವವರೆ ಮಾಯೆಗೆಯಲ್ಲಮಾಯೆಂದು 
ಸಕಳೆ ಚದುರಿಂ ನುಡಿಸುವ (ue ೫-೧೪೪). 
[ಕೆನ್ನ್ಯ * ಇಕ್ಕು] 
ಕೆನ್ನನಿರ್‌ (ನಾ). ಕೆಂಪು ಕೂದಲು; ಕೆಂಗೂದಲು: ಉರ್ಜಿದ 
ಫುರ್ಬು ಕೆನ್ನವಿರ್‌[ಕೆ ೨ಗದಿರ್‌] ಮಿಕ್ಕು ಮಗಲ್ಹದಾಡೆ (ವರ್ಧಪು. ೧೫-೩೭); 
ಮುದ್ರಿಸಿತು ಮಂಡೆಯಂ ಕೆನ್ನವಿರ ರಾಶಿ (ಶ್ರೀರಾಮಾ. ೧೩-೩೪೨). 
[ಕೆನ್ನೆ + ನವಿರ್‌] 
ಕೆನ್ನವೀ (ಕ್ರಿ). ೫ ಕೆನ್ನವಕ್ಕು: ಪನ್ನೆರಡು ವರುಷಮಂ ಪಣ್ಮೆಲೆಯ 
ಕಂದಮೂಲಾದಿಗಳ ಸೇವಿಸಲು ತಣ್ಣಗಮ್ಮಂದಲೆಯ ನಿನ್ನನಿತ್ತುಂ 
ನಮಗೆ ಕೆನ್ನವಿತ್ತಂ (ಪ್ರಧುಷು. ೩-೧೧೨). [ಕೆನ್ನ್ನ * ಈ) 
ಕೆನ್ನಾಬಲು (ನಾ). ಕೆಂಪು ಬಣ್ಣದ ಅವಲು: *ಕುಟ್ಮಲಂ- 
ಕೆನ್ನಾ ಬಲು * (ಓಷಧಿ. ೩೫). [ಕೆನ್ನಿ * ಆಬಲು (ಆ ಅನಲ್‌,)] 
ಕೆನ್ನಾಯ್‌ಮೊಅಡಿ (ನಾ). ಒಂದು ಸ್ಥಳದ ಹೆಸರು: ಅಂತೆ ಬರೆ 
ಕೆನ್ನಾಯ್‌ಮೊಣಡಿ ಅಂತೆಬರೆ ಮೂಡಣ ದೆಸೆಯೊಳ್‌ (ಮೈಆರಿ. ೧೯೨೧, 
೧೦-೧೮೮ ; 97). [ಕೆನ್ನಾಯ್ಕ್‌ + ಮನೊಟಡಿ (ಆ ಮೊರಡ್ಮಿ)] 
ಕೆನ್ನಾಯಿ (ನಾ). ೧. ಕೆಂಪು ನಾಯಿ ;' ಒಂದು ಜಾತಿಯ ಕಾಡು 
ನಾಯಿ: (ಕಿ). ೨. (ಕರಾ) ನಾಯಿಯಂತೆ ಕಾಣುವ ಒಂದು 
ಹುಲಿ; ನಾಯಿಹುಲಿ.  [ಕೆನ್ನು * ನಾಯಿ (ಆ ನಾಯ್‌)) 
ಳೆನ್ನಾಲಗೆ, ಕೆನ್ನಾಲಿಗೆ (ನಾ). ಕೆಂಪು ನಾಲಗೆ: ಹೆಬ್ಬಲ್ಲ ಬಿಡುವಾಯ 
ಜೋಲ್ವ ಕೆ ಸ್ನಲಗೆಯ ಗಬ್ಬಿನಾಯ್ಗಳ ಹಾಸನುಗಿದು ಬಿಡೆ (ಜೈಮಿಭಾ. 
ಕೆನ್ನಾಲಿಗೆ: ಕಣ್ಣುಗಳಿಂದಂ ಕಿಡಿಗಳ ಕಾರಿ... 
ಕೆಸ್ನಾಲಿಗೆಯಿಂ ರಕ್ತವ ಸೋರಿ (ಪಾಂಚಜ, ೧೯). [ಕೆನ್ನ + ನಾಲಗೆ] 
ಕೆನ್ನಾಲಿಗೆ "ಕೆನ್ನಾಲಗೆ' ನೋ. 


೨೮-೪೬). 


ಖಾ 


0 


20 


25 


35 


40 


೨೦೬೫ 


i 


ಳನ್ನೆ 


ಕೆನ್ನಿಅಕಮುಗಿಲ್‌ (ನಾ). ಕೆಂಪಾದ, ತೆರೆತೆರೆಯಾದ, ie 
ವಾದ ಮೋಡ: ಎಣಅಗುವ ನರೇಂದ್ರನಿಕರದ ಮಿಜುಗುವ ಮಣಿವರೌ 
ಮಂಜುಳಪ ಪ್ರಭೆ ತನ್ನೊ ಳ್ತುಣುಗೆ ನೃ ಪನಂದನಂ. ಕೆಸ್ನಿಜಿಮುಗಿಲೊಳ್ಳೊ ಳೆವ 
ಚಂದ್ರ ಮೀಗೆಗೆಯಣನೇ ೫೬. ೪೬೯). (ಕೆಂ೬ ನಿಜ + ಮುಗಿಲ್‌'] 

ಕೆಸ್ನೀರ್‌;, ಕೆನ್ನೀರು, (ನಾ). ೧. ಕೆಂಪು ನೀರು; ಕೆಸರು ನೀರು: 
*ಕಲ್ಮಸಜಲಂ ಕೆನ್ಸೀರ್‌* (ಕರ್ಣಾನಿ. ೬). ೨. ನೆತ್ತರು; ರಕ್ಷ: 
*ಕೆನ್ಸ್ಟೀರ್‌ ಭು ಶೋಣಿತಕ್ಕೆ ನಾಮಂ (ಕವಿಕಂ, ೧೩೦); ಕೆನ್ನೀರ್ಗಳ 
ಕಾಜಕ್ವೊನಲ್‌' ಮಸಗಿ... ಭೋರ್ಗರೆದೆತ್ತಲುಂ ಸರಿಯೆ (ಕಬ್ಬಿಕಾ. 
೨೭೮); ತೇರ್‌ ತುಮುರ್ತುಮುರಾಗಲೆಚ್ಚು ವಸುಮತಿಗೆ ಕೆನ್ನೀರ್‌ ತುಳ್ಳೆ 
ತುಳ್ಳಿಹಂ (ಚೆಬಪು. ೪೯-೪೧); ಗಾಯಗಾಯಕೆ ಕೆನ್ನೀರ್ಗಳು ತುಳುಕೆ 
ಹೋರಿದರು (ಕಂನವಿ. ೨೧-೯೨). ಕೆನ್ನೀರು, : ೧. ನೀಲಾಚಲಶಿಖರದ 
ಕಲ್ಲ ಪಡಿಯೊಳಗಿದ್ದ ಕೆನ್ಸ್ಟೀರು ಒಡೆವಾಯ್ತಂತೆ ಲೋಹಿತಧಾಕೆ ಸುರಿದು 
ಕಿಗ್ಗಡಲಲ್ಲಿ ವಾಹಿನಿಯಾಯ್ತು (ನೋಹತ. ೧೨-೬೦) ; ದುರದುರಿಪ 
ಕೆನ್ನೀರ ತೊಜಕಿ ಬೆಟ್ಟದಿಂದಿಳಿವ ತೆಣದೊಳ್‌ ಕಪಾಲದಿಂ ಕಜಕಿಪುತಿರಲು 
(ಚೆಬಪು. ೧೯-೧೪). ೨. ಮದನವಿಯೋಗಿಗಳೆದೆಯ ಥಟ್ಟುಗಿದೆಚ್ಚ 
ಪದುಮಾಸ್ತ್ರದಲಗಿನಗ್ರದಲಿ ಪುದಿದ ಕೆನ್ಸೀರೆನಲಲಿತಿಗೆಯುಗುರ್ಗಳಿಂ 
ಪದವೆರಳೆಸೆದುವಂಗನೆಯ (ಕಂನವಿ. ೯-೧೮). [ಕನ್ನ * ನೀರ್‌] 

ಕೆಸ್ಲೀರ್‌,, ಕೆನ್ನೀರ್ಲು (ನಾ). ಕೆಂಪು ಬಣ್ಣದ ಕಾಂತಿ, --ಪ್ರಭೆ. 
"ಕೆನ್ನೀರ್ಮುತ್ತು' ಪರಾ. ಕೆನ್ನೀರ್ಕು. "ಕೆನ್ನೀರಮುತ್ತು' ಪರಾ. 

[ಕನ್ನ * ನೀರ್‌] 

ಕೆನ್ಸೀರಾಡು(ಕ್ರಿ). ನೆತ್ತರನ್ನುಜೆಲ್ಲಾಡು,--ಓಕುಳಿಯಾಡು: ಆನೆಯ 
ಕೆಡಹಿ ಕೆನ್ನೀರಾಡುತೈದಾನೆ (ನೋಹತ. ೩೫-೩). [ಕೆನ್ನೀರ್‌; *- ಆಡು] 

ಕೆನ್ನೀರ್ಗು "ಕೆನ್ಸೀರ್ಕ್‌' ನೋ. 

ಕೆನ್ನೀರ್ತು "ಕೆನ್ಸೀರ್ಕ್‌' ನೋ. 

ಕೆನ್ನೀರ್ಗುಡಿ (ಕ್ರಿ). ನೆತ್ತರನ್ನು ಕುಡಿ; ರಕ್ತವನ್ನು ಹೀರು: ವಿರಹಿ 
ಗಳೆದೆಯ ಕೆನ್ಸೀರ್ಗುಡಿದ ತನುವ ಕರಕೆ ಕಠಾರಿಗಳಾಗಿ ಮೆಜಕಿದೆವು ಬಿರುದ 
ನೆಂದೆನುತ ಸೌರಭ್ಮದ ಸುರಗಿಯ ಪೂಗಳೊಪ್ಪಿದವು (ಕಂನವಿ. ೫-೯೨). 

(ಕೆನ್ಸೀರ್‌ + ಕುಡಿ] 

ಕೆನ್ನೀಮರ್ನಿತ್ತು (ನಾ). ಕೆಂಬಣ್ಣದ ಕಾಂತಿಯುಳ್ಳ ಮುತ್ತು, 
—ಮೌಕ್ತಿಕ: ಲಾವಣ್ಯಜಲ ಪೂರ್ಣ ಕುಂಭ ರಂಭಾವಳಿ ಕಾವನಂಬಿನ 
ಬತ್ತಳಿಳಿ ತೀವಿದ ಕೆಂದಳಿರುಗಳ ಕೆನ್ನೀರ್ಮುತ್ತ ಭಾವಕಿಯರು ತಳೆದಿಹರು 
(ಕಂನವಿ. ೨೪-೨೦) ; ಬಿಳಿಮುತ್ತು ಕೆಸ್ನೀರ್‌ ಮುತ್ತು ಕಟ್ಟಾಣಿ ಮುತ್ತಳ 
ವಟ್ಟಿ ಮೂಕುತಿ ಮುತ್ತು (ಕಂನವಿ. ೬-೬೬). 

[ಕೆನ್ಸೀರ್‌ * ಮುತ್ತು. / ತಮಿ. ಚಿನ್ನೀರ್ಮುತ್ತು] 

ಕೆನ್ನುರಿ (ನಾ). ಕೆಂಪಾದ ಉರಿ, — ಜಾಲೆ: ಕೆನ್ನುರಿ, ಕೆಚ್ಚುರಿ 
(ಕಬ್ಬಾನು. ೩೪೩ ಪ್ರಯೋ). (ಕೆನ್ನೆ, * ಉರಿ) 

ಕೆನ್ನೆ (ನಾ). ಕದಪು; ಗಲ್ಲ; ಕಪೋಲ: ಕೆನ್ನಿವರಂ ನಿಮಿರ್ದಕ್ಷಿಗಳ್ಳೆ 
ರಾಗಂ ಮಧುಸೇವೆಯಿಂ ನೆಗಟಕೆ (ಕಾವ್ಯಸಾ. ೯೬೫ ಶೂದ್ರಕ; ; ಕೆನ್ನೆ 
ಯಿಂದೊಡೆದೋರೊಂದೊಗೆತಂದುವಂದು ನರೆಗಳ್‌ ವಿದ್ಯಾಧರಾಧೀಶನಾ 
(ಆದಿಪು. ೧-೭೯); ಕೆನ್ನೆಯಲಿ ಕೈಯಿಟ್ಟು ತಲೆಯೆತ್ತಿ (ಸಿದ್ಧರಾ, ೨-೩೭). 
ಚಾಪವ ಗೊಲೆಗೇಜಾಸಿ ಕೆನ್ನೆ ನರೆ ಬಲಿದು (ಅಂಜಡ. ೧೩-೧೦೦) ; ಸರಳ 
ಕೆನ್ನೆಗೆ ಸೇದಿದನು (ಕುವ್ಯಾದ್ರೋ. ೧೪-೧೬) ; ಇನ್‌ಸ್ಪೆಕ್ಟರ್‌ ಹಲವಾರು 
ಪ್ರಶ್ನೆಗಳನ್ನು ಕೇಳಿದ... ಉತ್ತರವನ್ನು ಕೊಡಲಿಲ್ಲ. ರೋಷಗೊಂಡ 
ಇನ್ಸ್‌ಪೆಕ್ಟರ್‌ ಅವನ ಕೆನ್ನೆಗಳಿಗೆ ಬಾರಿಸಿದ (ಆತ್ಮಾರ್ಪ. ೧೧೯). 

(ದೇ. ॥ ತಮಿ. ಚೆನ್ನೈ, ಚೆನ್ನಿ; ಮಲ. ಚೆನ್ನಿ, ಕೆನ್ನಿ, ಕೆನ್ನಿ; 

ತುಳು. ಕೆನ್ನೆ, ಕೆನ್ನಿ; ತೆಲು. ಚಿಕ್ಕು; ಗೊಂಡಿ. ಕೊರ್ವಿ] 


ಕೆನ್ನೆಗಡಿಯುಂಬು ೨೦೬೬. ಕೆಮ್ಮ 


ಕೆನ್ನೆಗಡಿಯಂಬು (ನಾ). ಕೆನ್ನೆಯವರಿಗೆ ಸೆಳೆದು ಬಿಟ್ಟ ಬಾಣ:| |ಕೆಪ್ಪು, "ಕೆರ್ಪು' ನೋ. 
ರವಿಸುತ ಸೆಳೆದು ಮುಷ್ಟಿಯ ಕೆನ್ನೈಗಡಿಯಂಬಿನಲಿ ಬರೆ ಕಂಠು| |ಕೆಪ್ಪು (ನಾ). ಕಿವಿ ಕೇಳಿಸದಿರುವಿಕೆ; ಕಿವುಡು; ಬಧಿರತೆ. "ಕೆಪ್ಪು 


(ಕುವ್ಯಾದ್ರೋ. ೧೩-೪೨). (ಕೆನ್ನೆ + ಗಡ್ಮಿ * ಅಂಬು] ಗಟ್ಟು' ಪರಾ... [ದೇ. ॥ ತುಳು. ಕೆಪ್ಪು) 
ಕೆನ್ನೆಗ್ಗಿಲು (ನಾ).. ಕೆಂಪು ನೆಗ್ಗಿಲು : *ದಹನಾಗಕುಃ -ಕೆನ್ನೆಗ್ಗಿಲು? ಕೆಪ್ಪುಗಟ್ಟು (ಕ್ರಿ). ಕಿವುಡಾಗು; ಗಡಚಿಕ್ಕು: ಭೇರಿ ಶಂಖ ನಗಾರಿ 
(ಓಷಧಿ ೭೪). [ಕೆನ್ನ್ನ * ನೆಗ್ಗಿಲು (ಆ. ನೆಗ್ಗಿಲ್‌)] 5 ಬಹು ಕಹಲಾರವಳೆ ಕಿವಿ ಕೆಪ್ಪುಗಟ್ಟಿತು (ದೇವೀಪ್ರ. ೨೬). 


ೆನ್ನೈತ್ತರ್‌, ಕೆನ್ನೆತ್ತರು (ನಾ). ಕೆಂಪು ರಕ್ತ: ಕುಡಿವೆಂ ಡುಶ್ಯಾಸನೋ 
ರಸ್ಕಳೆಮನಗಲೆ ಪೋಯ್ಬಾರ್ದು ಕೆನ್ನೈತ್ತರೆಂ (ಪಂಪಭಾ. ೭-೧೩) ; ದುರಾ 
ತ್ಮರ್‌ ಚುಜ್ಜನೆ ಕೆನ್ನೆತ್ತರೊಗೆಯೆ ತೊಲಗದೆ ಬಡಿದರ್‌ (ಧರ್ಮಾಮೃ. 
೩-೧೯೧) ; ವಿಪ್ರನೊರ್ವನ ಮೈಯ್ಮಂ ಸೀಳಿ ಕೆನ್ನೆತ್ತರುಂ ಪುಳುವುಂ 
ಸುರಿಯಲ್‌' (ಬಸರ. ೧೦-೬೫). ಕೆನ್ನೆತ್ತಕು: ಕಾಳಿಜ ಮಿಗೆ,ಸುರಿಯೆ |10 
ಕೆನ್ನೆತ್ತರುಚ್ಚಳಿಸೆ (ಕುರಾ ಸಾಂ. ೧೦-೪೪); ಮೊಲೆಯುಂಬಂದದಲಿ 
ಕೆನ್ನೆತ್ತರನು ಹರಿ ಹೀರೆ (ಸಾಳ್ವಭಾ. ೧೧-೪೧). [ಕೆಂ * ನೆತ್ತರ್‌) 

ಕೆನ್ನೆತ್ತರು "ಕೆನ್ನೆತ್ತರ್‌' ನೋ. 

ಕೆನ್ನೆದುಲಂಸು (ಕ್ರಿ). ಕೆನ್ನೆಯನ್ನು ತುರಿಸು : ಕೆನ್ನೆದುಜಿಸಿ ಮೈಯ 
ಲುಗಿಪನ್ನ ಮಿಡುಕೆ ಪವಮಾನ ಪಥ್ಗಕೆ ಖುರವನ್ನಿಡುವುದು ಬೇಗದೆೊಳು 15 
(ಶ್ರೀಪಾಲ. ೪-೮). (ಕೆನ್ನೆ + ತುಅಸು] 

ಶೆನ್ನೆಪೂ (ನಾ): ಕಿವಿಯಲ್ಲಿ ಧರಿಸುವ ಒಂದು ಆಭರಣ: “ಎಲ್ಲಿ? 
ಆ ಕೆನ್ನೆಪೂ. ಶೆ ಮಾಲಿಂಗ ಕಿವಿಯ ಆಭರಣವನ್ನು ಎತ್ತಿಕೊಂಡ 
(ಬಣ್ಣಮಾ. ೯೨). (ಕೆನ್ನೆ + ಪ್ಯೂ) 

ಕೆನ್ನೆಯೋರೆ (ನಾ). ಕೆನ್ನೆಯ ಪಕ್ಕು,..-ಪಾರ್ಶ್ವ: ಸರಳ ಮುಷ್ಟಿಯ |20 
ಕೆನ್ನೆಯೋರೆಯ ಗುರುಭಡಾಳ್ತಿಸೆ] (ಕುವ್ಯಾದ್ರೋ. ೧-೬೧). 

(ಕೆನ್ನೆ + ಓರೆ,] 
ಕೆನ್ನೆಯ್ದಿಲೆ (ನಾ). ಕೆಂಪುಬಣ್ಣದ ನೈದಿಲೆ: (8). 
[ಕೆನ್ಸ್ಸ* ನೆಯ್ದಿಲೆ (ಆ ನೆಯ್ದಿಲ್‌)) 

ಕೆನ್ನೈಲ (ನಾ). ಕೆಂಪು ಮಣ್ಣು, ಭೂಮಿ: ೬೦ಗೇಣ ಗಡಿಂಬದಿರಿ 25 
ಕೆಂನೆಲ ಮತ್ತ ೨ (ಸೌಇಇ. 720-1, ೨೫೩-೬೬; 1149) ;. ಭೂಮಿ ಯೆರ್ರೆ 
ನೆಲ ಕೆಂನ್ನೆಲ ಕಾಡಾರಂಭ ನೀರಾರಂಭ (ಎಕ. ೫11, ಶಿರಾ. ೬೪-೨೮; 1621); 
ಆ ಗ್ರಾಮಕ್ಕೆ ಸಲುವಂತಾ ಯರೆನೆಲ *ೆಂನೆಲ (ಮೈ ಆರಿ, ೧೯೩೯ 
೬೨-೩೭; 1660), (ಕೆನ್ನ್ನ * ನೆಲ] 

ಕೆನ್ನೆಲೈ (ನಾ). ಐ ಕೆನ್ನಲ್ಲಿ(?): ತಗಡೂರ ಕುರುಳ ಕೋಗಣ್ಣಿ ಎಡ [90 
ತಲೆಯ ಕೊತದ ಪುಳ್ಳಿ ಗನುಂ ಕೆಂಸ್ಸೆಲೈಯ ಭದ್ರಕ್ಷಿ ಐಯನೂಂ ೫ ೫% 
ಸಕ್ತಿ (ಎಕ. 111, ನಂಜನ. ೧೯೯-೧೬; ?). (2) 

ಕೆನ್ನೌಡಲ (ನಾ). ಕೆಂಪು ಔಡಲ; ಒಂದು ಜಾತಿಯ ಹೆರಳುಗಿಡ: 
“ಉರುಬೂಕಃ - ಔಡಲ, ಕೆನ್ನೌಡಲ * (ಓಷಧಿ. ೧೬). 


[ಕೆಪ್ಪ್ಯು * ಕಟ್ಟು] 

ೆಪ್ಪೆ,, ಕೆಬ್ಬಿ (ನಾ). ೧. ಕೆನ್ನೆ; ಕಪೋಲ: ಕೆಪ್ಪೆಯ ಕುಟ್ಟ ಕೆಲಂ 
ಬರನುರೆ ಬಿಗಿಯಬ್ಬ ಕೆಲರ ಕಾಲ್ವಿಡಿದು ಅಪ್ಪಳಿಸುತ (ನೇಮಿಸ9. 
೧೬-೧೩೬) ; ವಾಮನನ ಕೆಫ್ಟೆಗೆ ಇನ್ನೊಂದು ಅಪ್ಪ ಕೊಡಲಿಕ್ಕಾಗಿ ಕೈಬೀರಿ 
ಬಇಗ... ಓಡಿದನು (ಮೊಮಗು. ೪೬). ೨. "ಓಂದು ಬಗೆಯೆ 
ಮಾನು” (ಪ್ರಭಣ್ಣ). ಕೆಸ್ಸಿ: ೧. ಹಿಪ್ಪೇ ಹೂವಿನ್ಹಂಗೆ ಳೆಪ್ಪೀಗೆ ನೆರ 
ಬಂದೊ ಮತ್ಮಾಕೆ ಗೌರಿ ತವರಾಸೆ (ಜಗೀತೆ. ೭೩); ಬಕ್ಕಳಹೂವು ಅವಳೆ 
ಕೆಪ್ಪಿಗೂ ಸಾಲದು (ನನ್ನೂರು. -೧೫೬). 

(ದೇ. ॥ ತುಳು. ಕೆಪ್ಟೆ, ಕೆಬ್ಬು) 

ಕೆಪ್ಪೈ (ನಾ). “ಕಿವುಡಿ; ಕೆಪ್ಪಿ” (ಪ್ರಥಣ್ಣ). [ಕೆಪ್ಪ*-ಎ್ಯ] 

ಕೆಬ್ಬಲಕಿ (ನಾ). ೧. ಕೆಂಪು ಬಂಡೆ. ೨. ಒಂದು ಸ್ಥಳದ ಹೆಸರು (1): 
ದೇವಸಾಲೆಯುಂ ಕೆಬ್ಬಅಕಿಎ ಸೊಯೆಎ ಇರ್ಪ್ಸೆಷಿ ಗಣಿಗೂರಸನ್ಫಿ ಗಾಲಾ 
ನಾಡದರೆ ಪೋಗಿ ... ಕೂಡಿತ್ತು (ಎಕ. ೫೪1, ಗುಬ್ಬಿ. ೭೫-೫೦ ; 733); 
ರಂಗಸಮುದ್ರ ಕೆರೆಯ ಕೊಬ್ಬನ ಕೆಬ್ಬಣಕ? ಮೇರೆಯಾಗಿ ನೆಲುಮನೆಹ 
ಸೀಮೆಯನ್ನೂ (ಎಕ. 21, ಶ್ರೀರಂಗ. ೧೩೩-೬೩; 1453). 


ಹೆಬ್ಬೆ, (ನಾ). ಕೆಂಪುಮಣ್ಣಿನ ಭೂಮಿ: ಆದಿಯಾಗೆ ನಾಲ್ಕದು ಕೆಬ್ಬೆಯ 
ಮಣ್ಣುಮಂ ಸಿನ್ಹ ಕಾಲಾದಿಯಾಗೆ ಎಜಕದು (ಎಕ. 111, ಚಾಮರಾ. 
೧೮-೧೩ ; 1000 ?); ಕಾಡಗೆಯ ಮಣ್ಣು ೩೦೦ ಕೆಬ್ಬೆಯ ಹಾಳ ಮಣ್ಣು 
೧೦೦ (ಎಕ. 1%, ಉನಕಾ ೭೧-೧೩ ; 1259) ; ಗೋಪೀನಾಥ ದೇವರಿಗೆ 
ಕೊಡಗೆಯ ಗದ್ದೆ ಸೊವಂದು ೧ ವಂದು ಹೊಲಕ ಕೆಬ್ಬೆಯಲು ಸಾವಿರ 
ಮಂಣು ಕೊಟ್ಟಿ (ಎಕ. 31೪, ತಿರುಮ, ೪೨-೬೧; 1523). 

(ದೇ. ॥ ತನಿ. ಟೇಪ್ಪು; ಮಲ. ಚವಪ್ಪು ; ಚೋಪ್ಪ) 

ಕೆಬ್ಬೈ (ನಾ). ಸಿಪ್ಪೆ: ಬೊಚ್ಚುಬಾಯಿ ಆದವನು ಕೆಬ್ಬೆ ಕೆತ್ತಿದ ಕಬ್ಬು 
ಬಯಸಿದ ಹಾಗೆ (ಗಾಜಿ). [2] 

ಕೆಬ್ಬೆತೋಟಿ (ನಾ). ಕೆಂಪುಮಣ್ಣಿನ ತೋಟ (?): ಅಲ್ಲಿಂದೆಂ 
ಮೂಡಲು ಕೆಬ್ಬೆತೋಟದ ಉಪ್ಪಿನ ಮೋಳೆಯ ಕರಿಯಳಲ್ಲು 
(ಎಳ. 2೭1೪, ಮಂಡ್ಯ. ೧೧೫-೧೦೬ ; 1516). 

[ಕೆಬ್ಬೈ ೪ ತೋಟ (ಆ ತೋಂಟ)] 


ಣಾ 
Kd 
ಜಿ 
+ 
ಇ 
3 

ಹೆ 

ಓಂ 


[ಕೆನ್ನ್ನ* ಔಡಲ (೮ ಅವುಡಲ)) 55 ಕೆಬ್ಬೆರೋಗ (ನಾ). ಸಸ್ಯಗಳನ್ನು ಹಾಳುಮಾಡುವ ಒಂದು 
ಕೆಸನೆ (ನಾ). ಕೆನ್ಸೈ; ಕಪೋಲ: ಕೆಪನೆಗೆ ಹೊಡದು ಕಿತ್ತುಕೊಂಡು | ಕೋಗ ; ಬೂಷ್ಟು ಹಿಡಿಯುವಿಕೆ: (8). [ಕೆಬ್ಬೈ,* ರೋಗೆ] 
ಹೋದ. (ರೂಢಿ). (2) [ಕೆಬ್ಬೆನಣ್‌ (ನಾ). ಕೆಂಪುಮಣ್ಣು : ಕೆಚ್ಬೆವಣ್ಣಂ ಕೆದಆಕಿದಂತೆಸೆವೆ. ಖಡಿ 


ಕೆಪ್ಸ (ನಾ). ಕೆವಿ ಕೇಳಿಸಲಾರದವನು ; ಕಿವುಡ: ಚಪ್ಪರದೊಳಗೊಬ್ಬ ; ಖಂಡದೊಬ್ಬುಳಿಯಿನೆಸೆವ ಬಿಸಿಯರುಣಜಲಗಳ ಕೊಂಡವೆಸೆದವಾ ಧುರ 
ಕೆಪ್ಪನ ನೋಡಿ ತಪ್ಪದೆ ಮಾತಾಡಿದ ಬೆನಿಗೂಡಿ (ನಾಪದ. ೨೦೪) ; ಕೆಪ್ಪ ಧರೆಯೊಳು (ಸಮ್ಯಕಾ: 6-೫೦). (ಕೆಬ್ಬೈ * ಮಣ್‌) 
ನೆನ್ನುತ ಇವನ ಎಡುರಲಿ ಸದರೆ ನುಡಿವರು ಹೆಂಗಳು (ಮೂಕನ. ೭);|4| ಕೆಬ್ಬೈಕೆಲಬೈ (ನಾ). ಒಂದು ಅನುಕರಣ ಶಬ್ದ. 
ನೀನೊಬ್ಬ ಕೆಪ್ಪ (ಹಹಸ. ೧೨). [ಕೆಪ್ಸು * -೪,] ಕೆಬ್ಬೈಕಲಬೈಅನಸು - ಸಾಕುಸಾಕೆನಿಸು; ಮೊರೆಯೋ ಎನ್ನಿಸು: 
ಕೆಪ್ಪಿ (ನಾ). ಕೆವಿ ಕೇಳಿಸಲಾರದವಳು; ಕಿವುಡಿ: (ಕ). [ಕೆಪ್ಪ * -ಇ] ಆ ಶ್ರೀಮಂತನ್ನೊಂದು ಕೆಬ್ಬೈಕೆಲಬೈಅನಸೂ ತನಕಾ ನನಗೇನು 
ಳೆಪ್ಪ್ಕಿ "ಕೆಪ್ಸೈ' ನೋ. | ಸಮಾಧಾನಣಲ್ಲ (ಮಿಂಚಿಹು. ೮೯)- [2] 
ಕೆಸ್ಪು; (ಕ್ರಿ). ಕೊಡು; ಸಲ್ಲಿಸು: ವಿಪ್ರರ ವಿವಾಹಮುಮಾಗಪ್ಪಸಿತ: ;ಕೆಮ್ಮ (ನಾ). - ಕೆಬ್ಬೈ: ಪದಿರ್ಕ್ಯೊಳಂ ಕಳನಿ ಒಕ್ಕಣ್ಣುಗ 
ಜಕೊಳೆಲ್ಲಮೊಸಗೆ ದ್ರಮ್ಮಮ್ಮೂಅಂ ತಪ್ಪಾ[ದೆ]ಮಾಣಿಯೊಳೆರದಂ ಕೆನ್ಚಿ (45 ಕೆಮ್ಮ ಕೊಟ್ಟಿನ್‌ (ಎಕ. 1%, ಬೆಂಗಳೂ. ೪೨-೨; 820). 


ಜಟ) 
ದರೀ ಶೂದ್ರಗಣದ ಮದುವೆಯೊಳೊನ್ನಂ (ಕಇ. 11, 9-೮] 916)..[] | | [ಆ ಕೆಮ್ಮಣ್‌ 1) 


ಕೆಮ್ಮಗೆ 


ಕೆನ್ಮುಗೆ (ಅ). ೧. ಸುಮ್ಮನೆ; ನಿಷ್ಕಾರಣವಾಗಿ; ವ್ಯರ್ಥವಾಗಿ; 
ಬರಿದೆ: ಗುರುಗಳಂ ಕುಲವೃದ್ಧರನಾಜಿಗುಯ್ದು ಕೆಮ್ಮಗೆ. ಪಗೆವಾಡಿ 
ಯೊಳ ನಗಿಸಿಕೊಂಡೊಡೆ.ಬಂದಪುದೇಂ (ಸಂಪಭಾ, ೧೦-೧೬); ಪುಣ್ಮ 
ಮೆಂದು ವಿಷವಲ್ಲಿಗೆ ನೀರೆಜಕೆವೆಗ್ಗನಂತೆ ಕೆಮ್ಮಗೆ .ಸುಖವೆಂದಸದ್ವಿಷಯ 
ಸೌಖ್ಯದೊಳಿಂತೆಜಗಲೈ ತಕ್ಕುದೇ (ಕಾದಂಪೂ. ೮೪೭);. ಪರಪ್ರತಿಭೆಯ | 5 
ಗುಣ್ಬಆಶಿಯದೆ ತಾಮುಂ ಕೆಮ್ಮಗೆ ಡುಜುಕೆಂಬಂವ್ರ ಕುಕವಿ ಕೂಪ 
ಮಂಡೂಕಂಗಳ (ಅನಂಪು. ೧-೪೨), ೨, ಮೌನವಾಗಿ; ನೀರವವಾಗಿ: 
ನುಡಿಯದೆ ಕೆಮ್ಮಗಿರ್ದೊಡಮಿರಲ್ಯಣಮಾಯದೆ ಇಮ್ಮೊಳೆನ್ನುಮಂ 
ನುಡಿಯಿಸಿದಪ್ಪುವಾ ಕುರುಕುಳಕ೯ಳ ಗೆಯ್ದಪರಾಧಕೋಟಿಗಳ್‌ 
(ಪಂಪಭಾ. ೭-೪೫); ಮಹೋತ್ಸಮಸತ್ವಂ ವಿಭು ಕೆಮ್ಮಗಿರ್ಪುದು|!0 
ಮಳುರ್ತೊಂದಂಬಿನಿಂದೆಚ್ಚನಾ ದಮಿತಾರಿ (ಶಾಂತಿಪು. ೪-೪೮); ಕೆಮ್ಮ 
ಗಮ್ಮನೆ ಗುಸುಟೀಕೆ ಕನ್ನ ಸುಖಕಲ್ಲದೆ ಕೇಳಿಕೆ: ಯಾರ ಬಿಟ್ಟಯೋ 
(ಲೀಲಾವೆ. ೨-೧೧೪). [?) 
ಕೆಮ್ಮಟ್ಟಿ (ನಾ). ಕೆಂಪು ಮಚ್ಚಿ; ಕೆಮ್ಮಣ್ಣು: ಜಟ್ಟಗಳ ದಟ್ಟಗ 
ಳಿಂದೆದ್ದ ಕೆಮ್ಮಟ್ಟಿ ಗಳ ಧೂಳಿಯೆ (ಸೌಗಂಧಿ. ೧೮೫-೧೭). 
[ಕೆಂ * ಮಟ್ಟ] 
ಕೆಮ್ಮಡ (ನಾ). ಕೆಂಪಾದ ಹಿಮ್ಮಡಿ: ಪಾದಾಗ್ರದಿಂ ತೇದು ಕಾಯ್ದೊದೆ 
ದಳ್‌ ಕೆಮ್ಮಡದಿಂದವಿಟ್ಟೊ ರಸಿದೊಳ್‌ (ಲೀಲಾವ. ೧೪-೩೩). 
(ಕೆಂ + ಮಡ] 
ಜೆಮ್ಮಣ್‌, ಕೆಮ್ಮಣ್ಣು (ನಾ). ಕೆಂಪು ಮಣ್ಣು: ಕೆಮ್ಮಣ್‌, ಕೆಂಮಣ್‌ |20 
(ಶಮದ. ೧೬೧ ಪ್ರಯೋ) ; ಗೆಣಸರಿಸಿನಂ ಹತ್ತಿಯ ಹರಳ ರಸಮಂ 
ಪೂರೈಸಿ ಕಾಸಿ ಕೆಮ್ಮಣ್ಣಳೆಯ ಗುಳುಗ ಬಿಡಲದಆ ನಾತಂ ಕೆಡುವುದು 
(ಸೂಪಶಾ. ೨-೧೯); ಹಿರಿವೂರಿಂದ ಹೊಸೂರಿಗೆ ಹೋದ ದಾರಿಯವೊಳಗಣ 
ಕೆಂಮಣ್ಣಗುಯ ಜಾಲೀಮರ (ಎಕ. ೫1, ಹೊಳಲೈ. ೯೪-೧೦೩ ; 1511). 
ಕೆಮ್ಮಣ್ಣು : ಗೋಣಿಯ ಸಟ್ಟಿಯಂ ಮುಚ್ಚಿ ಕೆಮ್ಮಣ್ನ ಬಳಿದುಕೊಂಡು |25 
(ಸೂಸಶಾ, ೫-೨೬); ತರುಣಾರ್ಕಗರುಡಿಯ ಕೆಮ್ಮಣ್ಣಿನಿಂದಲೆಯರುಣೋ 
ದಯವು ತೋಜಕಿಸಿತು (ಮೋಹತ. ೧೪-೧೮೮) ; ಭಲಾ ಜಟ್ಟಿ ಅಂದರೆ 
ಕೆನ್ಮುಣ್ಣ ಮುಕ್ಕಿದ (ಗಾದೆ). [ಕೆಂ+ ಮಣ್‌] 
ಕೆಮ್ಮಣಿ (ನಾ). ಕೆಂಪು ಬಣ್ಣದ ಮಣಿ; ಮಾಣಿಕ್ಯ: ನಡುಗಣ್ಣ 
ಕಿಡಿಯೆ ಮಾರ್ತಾಪ ಪೇರ್ಡರೆಯಿಂದೆ ಸಿಡಿದ ಕೆಮ್ಮಣಿಯಾಗೆ|30 
(ವೀಶೈಪು, ೫-೧೧-೧). [ಕೆಂ ಮಣ್ಮಿ. / ತಮಿ. ಚಮ್ಮಣಿ] 
ಕೆನ್ಮುಣ್ಣು "ಕೆಮ್ಮಣ್‌? ನೋ. 
ಕೆಮ್ಮತ್ತಿ (ನಾ). ಕೆಂಪಾದ ಮತ್ತಿ, —ಮಚ್ಚೆ : ಕರೆದೊಳು ತಾವರೆ 
ಪಾದದೊಳಂಬುಜ ವರಶಂಖ ಸುಳಿ ಶರೀರದೊಳು ಕರಮೆಸೆದಿಹ 
ಕೆಮ್ಮಶ್ತಿಕಾರೆಳ್ಳುಗಳಿರಲೊಪ್ಪಿತವನ ದಿವ್ಯಾಂಗೆ (ನಾಗಕು. ೨೫-೪೮). 
(ಕೆಂ + ಮತ್ತಿ] 
ಕೆಮ್ಮನೆ, (ನಾ). ಬರಿಯ ಮನೆ; ನೆಪಮಾತ್ರಕ್ಕೆ ಮನೆ: ನಿಮ್ಮ 
ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ (ಸಿದ್ಧವ. ಕ. ೮೬೬); ಶಿವ 
ನಿಮ್ಮನಾರಾಧಿಸದವನ ಮನೆ ಕೆಮ್ಮನೆ (ಗಣಭಾ. ೬೫-೧) 1 `ತನುಭವನಿಲ್ಲದ 
ಮನೆ ಕೆಮ್ಮನೆ (ಮೃಷವಿ. ೧೪-೮೭). [? + ಮನೆ] 
ಕೆಮ್ಮನ್ನೆ (ಅ). ಕೆಮ್ಮಗೆ: “ಕೆಮ್ಮನೆ ರಿಕ್ಕಟ ಚಿನ್ನನೆಯೆನೆ ಸುಮ್ಮನೆಂಬ 
ಪರಿ? (ಕವಿಕಂ. ೧೩೧); ಇಅ೨ಯದೆ ಕೆಮ್ಮನುಂತೆ ಭುವನಂಗಳಸುಂಗೊಳ್‌ 
ತಕ್ಕುದೆ (ಕಾ ವ್ಯ ಸಾ. ೮೧೧ ಶೂದ್ರಕ); ಕಡೆಗಣ್ಮ್ಣಳ್‌ ಮುನಿ 
ಸನಭಿನಯಿಪವೋಲ್‌ ಕೆಮ್ಮನೆ ರಕ್ತಾಂಭೋಜ ರುಚಿಯನೀಟ್ಕುಳಿ 
ಗೊಳ್ಳುಂ (ಕನಿರಾ. ೧೧೯೩) ; ಊರಿಲ್ಲ ಕೇರಿಯಿಲ್ಲೆಲ್ಲಿ ಡರಿಗೆವುಗುವ | 45 
ಮಂತು ಕೆಮ್ಮನೇಕೆಮ್ಮ ತಾಂಗಿದಪಿರಿ (ವಡ್ಡಾರಾ. ೯೦-೨೯); 


16 


35 


40 


೨೦೬೭ 


ಕೆಮ್ಮುಕ 


ಕೃತಾಂತನಿಂತು ನಿರ್ನೆರಮೆಟದುಯ್ಕೊ ಬಾರಿಸದೆ ಕೆಮ್ಮನುಪೇಶ್ಷಿಸಿ 
ನೋಡುತಿರ್ಷಿರೇ (ಆದಿಪು. ೩-೪); ಚಲದಿಂದೀ ಬಂದಪಂ ಕೆಮ್ಮನಂಡಲೆ 
ಯಲ ಶ್ರೀ ಗುಣ ಚಂದ್ರದೇವನ್‌ (ಎಕ. ೪11, ಶಿವಮೊ. ೫೭-೨೪; 1115); 
ನಿಮ್ಮನಜಕಿಯದ ಕಾರಣ ಕೆಮ್ಮನೆ ಕೆಟ್ಟಿನಯ್ಕಾ (ಮಹಾದೇ. ೩-೬) ; 
ಅಕ್ಕಟಾ ಕೆಮ್ಮುನೀ * ಮಿತ್ರನ ತೇಜಕ್ಕಡ್ಡ ಲಾದೆಂ (ರಾಜಕೇ. ೬-೪). 
ಕೆನ್ನೆ? ಪರಾ. [2] 
| ಕೆಮ್ಮಲು, ಕೆಂಬಲ್ಕ (ನಾ). ಕೆಮ್ಮು; ಕೆಮ್ಮುವಿಕೆ; ಕಾಸ: (೪). 

ಕೆಂಬಲ್ಲು."ಕುಕ್ಕಲಗೆಂಬಲು'ಪರಾ.[ಕೆಮ್ಮು|*-ಅಲು(£-ಆಲ್‌,)] 

ಕೆಮ್ಮಿಂಚು (ನಾ). ಕೆಂಪು ಮಿಂಚು: ಬಿಜುವಿಸಿಲ್ಲೆ ಕೆಮ್ಮೀಳು 
(ಶಬ್ದಾನು. .೨೧೮ ಪ್ರಯೋ); ಬಾನ ಬರಸಿಡಿಲಲ್ಲಿ ಕೆನ್ಮಿಂಚು 

| ಹೊನಮ್ಮಿಂಚು (ಸೂರ್ಯಪಾ. ೧೧೧-೧). [ಕೆಂ + ಮಿಂಡ್ಳು) 

ಕ್ರೆಮ್ಮಿಸು (ಕ್ರಿ). ಕೆಮ್ಮುವಂತೆ ಮಾಡು: (ಕ). [ಕೆಮ್ಮು * -ಇಸ್ಯು? 

ಕೆನಿಮ್ಮಾನ್‌, ಕೆಮ್ಮಾನು (ನಾ). ಮಾನುಗಳಲ್ಲಿ ಒಂದು ಬಗೆ; ಕೆಂಪು 
ಮಾನು: ಜಡಗಂಧರಹಿತ ಕೆಮ್ಮಾನ್ಗಳಂದದಿ ಕಿಜುದೊಡೆ ಮೆಲಕಿದುವು 
ಕುಮಾರತಿಯ (ಮೊ ಹತ. ೨೩-೧೫); ಕೆಮ್ಮಾನ್ಗಳೇಂ .ಮನಂ 
ಗೊಳಿಸಿದುವೋ (ರಾಜಶೇ. ೧-೯೯). ಕೆನಮ್ಮಾನು : ಕುಟ್‌ದಲೆಗ 
ಹೆಮ್ಮಾನು ಕೆಮ್ಮಾನು . . , ಗಿಜಿಲುಗಳೆಂಬ ಹೊಳೆವಳಿಯ ಮಾನ್ನಳಂ 
(ಹಚಕಾ. ೫-೪೬) ; ಹರಗೆ ಹೆರಳು ಹದ್ದುತೋಣನೆ ಕೆಮ್ಮಾನು ತೊಆಕಿಗಡ 
ಲೊಳಗುಂಟು ಬಲ್ಲೆ (ಮೋಹತ. ೧೧-೩೫). [ಕೆಂ + ಮಾನ್ಸ್‌) 

ಕೆನ್ಮ್ಮಾನು "ಕೆಮ್ಮಾನ್‌ ನೋ. 

ಕೆಮ್ಮಾಸೆ (ನಾ). ಕೆಂಪುಬಣ್ಣದ ಮಾಸೆ: ಕೆಮ್ಮಾಸೆವಿಟ್ಟು ಗಿಳಿಗಳ್‌ 
ತಮ್ಮ ತುಡುಕದವಪೊಲಾಯುಧಂಬೇಜಕಿದವೋಲ್‌ ಕಮ್ಮ ಗಲವೆಗಳ್‌ 
(ಲೀಲಾವ: ೫-೫೫) ; ತೋರಗಣು ಕೆಮ್ಮಾಸೆ ರುಂಡಾಭರಣಂ ಸರ್ಪಹಾರ 
ಶೂಲಂ (ಸಿದ್ಧರಾ, ೪-೬); ಕೆದಜುದಲೆ ಕೆಮ್ಮಾಸೆ ಕಿಸುಗಣ್‌ 
(ಕುರಾಸಾಂ. ೫-೬); ಪೊಳೆನ ಕೆಮ್ಮಾಸೆಗಳ ಕಾರೊಡಲ ಕೆಂಗಣ್ಣ 
(ಚೆಬಪು. ೨೩-೧೨). [ಕೆಂ + ಮಾಸೆ] 

ಕೆಮ್ಮು, (ಕ್ರಿ). ಕಫದಿಂದಾಗಲಿ, ಗಂಟಲಲ್ಲಿ ಏನಾದರೂ ಸಿಕ್ಕಿ 
ಕೊಂಡಾಗಲಿ ಶ್ವಾಸಕ್ರಿಯೆಗೆ ಪ್ರತಿರೋಧವಾದಾಗ ಶಬ್ದದೊಂದಿಗೆ 
ಉಸಿರುಹೊರಗೆ ಬಿಡು: “ಕೆಮ್ಮು- ಖಾಸೇ? (ಶಮಧಾ) ; ಕೆಮ್ಮಿ 
ಕುಮ್ಮಿದೊಡೆ ತೋಳೊಳೆ ಜೀವವಿಯೋಗಮಶಪ್ಪುದು (ಪಂಸಭಾ, ೪-೧೦೦); 
ಒಮ್ಮೊಮ್ಮೆ ಕೆಮ್ಮುತೊಮ್ಮೆಮ್ಮೆ ಗೊಹೆಗೊಹೆಗುಟ್ಟುತುಂ (ನಂಬಿರ, 
೬-೨೬); ಉಬ್ಬಸಬಡುಗುಂ ಕೆಮ್ಮುಗುಂ ಬೆಚ್ಚುಗುಂ (ಬಾಲಚಿ.೧೩೨-೧); 
ಕೇಕರಿಸಿ ಕೆಮ್ಮಿ ಸೀತುಂ (ಜೆಬಪು. ೯-೧೩). 

[ದೇ. | ತಮಿ. ಚೆರುಮು; ಚೆಜುಮು। ಮಲ. ಚುಮ, ಚುಮೆ ; 
ತುಳು. ಕೆಮ್ಮೊ, ಚೆಮ್ಮೊ; ಕೊಡ. ಕೆಮ್ಮ; ಸರ್ಜಿ. ಕೊಮ್‌] 
ಕೆಮ್ಮು (ನಾ). ಕೆಮ್ಮುವಿಕೆ; ಕೆಮ್ಮಲು; ಕಾಸ: *ಕಾಸಃ, 

ಶ್ಷವಧುಃ - ಈ ೨ ಕೆಮ್ಮು? (ನಾಚಿರಾ. ೧೧೯); ಕೆಮ್ಮಿನೊಳು ಕುಮ್ಮಿ 
(ಆದಿಪು. ೧-೮೧) ; ಒತ್ತೆಂಬದಿಂ ಬರ್ಪ ಕೆಮ್ಮಿಂ ಬಿರಿಯಲ್ಬೆಟ್ಟಿಂಗಳ್‌ 
(ಕಾದಂಪೂ. ೧೬೫); ಕೆ.ಮ್ಮುಳ್ಳ ರಂ ತೆ ಮೇಲೆತ್ತುವ ಶ್ವಾಸಮುಂ 
(ಧರ್ಮಾಮೃ. ೪-೭೫) ; ಅಜ್ಜನಿಗೆ. ಮೊನ್ಮುಗ ಕೆಮ್ಮು ಕಲಿಸಿದ (ಗಾದೆ). 
[ಆ ಕೆಮ್ಮು) 
ಕೆಮ್ಮುಕ (ನಾ). (?): ಕೆಂಮುಕದಾಳಿ ಪಾದುಕಚಯಂ ಪೇಳವಯ್ಕ 
ನಭಂದೆಸೆಂದು ಕಾಳ್ಬಂ ಮನಕಾಳವಕ್ಕಸಿಯ ಹೊಂನನೆ ಹೊಯಿನಿದ 
ಹೊಂಗನಾಗಳುಂ ತಂಮ ಕೊರಳ ಳೊಳ್ಳೆರೆವಡಂಬಗಿದೊತ್ತಿಕೊಳೊಂದಿ 
ಕೆಟ್ಟಿವರ್ತ್ರ್ವಂ ಮನೆಗಳೆ ಮಾಸಿ ಜಿನಶಾಮಂ ಪಲರೊಕದೂಪ 


[1) 


(ಕ್ರಾವಳಾ. ೧೦೫-೧೦). 


ಕೆಮ್ಮುಗಿಲ್‌ 


ಕೆಮ್ಮುಗಿಲ್‌ (ನಾ). ಕೆಂಪಾದೆ ಮೋಡ: ಕೆಮ್ಮುಗಿಲ ತೆರೆಯ ಪೊಕೆ 
ಯೊಳ್‌ ನೆಗೆದು ಪೊಜಮಡುವ ವಿದ್ಕಾಧರಿಯಂತೆ (ಸಂಪಭಾ. ೪-೩೯ ವ); 
ಸುರನದಿ ಕೆಮ್ಮುಗಿಲೊಳಗಣಿಸಿರದೊರ್ಮೆಯೆ ಕವನಿವ ತೆಜದಿಂ 
(ನೇಮಿಪು. ೮-೧೪೨) ; ಇಳೆಗೆ ಕೆಮ್ಮುಗಿಲ ತಂಡವಿಳಿದು ಮಂಡಳಿಸಿತೋ 
ಎನೆ ಬಗೆಗೊಂಡುದಾ ಪೊಳಲ ಪೊಂಗೋಂಟಿ (ಕುರಾಸಾಂ. ೩-೬೨). 

[ಕೆಂ + ಮುಗಿಲ) 
ಕೆಮ್ಮುಹ (ನಾ). ಕೆಮ್ಮುವಿಕೆ: “ವಿಕ್ಸಾವ* (ನಾಚಿರಾ. 3). 
(ಕೆಮ್ಮು, * -ಹ್ಯ] 

ಕೆಮ್ಮೆಯ್‌ (ನಾ). ಕೆಂಪು ಮೈ, --ದೇಹ: ಅಕುಲೀನೆಯೊಳೊಗೆದವು 
ಮೆಯ್‌ ಬೆಳ್ಬಾಯ್ತು ಕುಲೀನೆಯೊಳೊಗೆದವು ಕೆಮ್ಮೆಯ್ಮಾಯ್ತು 
(ಉದ್ಭದೇ. ೨-೨೨). (ಕೆಂ + ಮೆಯ್‌) 

ಕೆಮ್ಮೊಗ (ನಾ). ೧. ಕೆಂಪಾದ ಮುಖ. ೨. ಕೆಂಪುಮುಖದವನು; 
ಆಂಗ್ಲ: ಕೆಮ್ಮೊಗರಾಣ್ಮಂ ಬಿಡದಟ್ಟದಂ ಪ್ರಬಲ ಸೇನಾಭಾರರಂ 
ಚಾರರಂ (ಕೆಳನೃ. ೯-೫೯). [ಕೆಂ + ಮೊಗ 

ಕೆಮ್ಮೊಗೆ (ನಾ). ಕೆಂಪುಭೂಮಿ : ಮೂವತ್ತರು ಮತ್ತರು ಕೆ೨ಮೊಗೆಯಂ 
ನೆರೆಲೋಲಕಾಭರಣ ಚರಣಭ ಕ್ರಿ ಯೊಳಿತ್ತರು (ಸೌಇಇ. 1%-1, 

(ಕೆಂ + ಮೊಗ) 

ಕೆಮ್ಮೋಡ (ನಾ).  ಕೆಮ್ಮುಗಿಲ್‌: ಕೆಮ್ಮೋಡ ಬಿಳಿನೋಡ ಕಾರ್ಮೊಡ 
ಹಿಂಡುಮೋಡ ಇವಿದ್ದು ಚಿಟ್ಟಿಹುಳ ನೆಲಕಚ್ಚದೆ ಹಾರಾಡಿದರೆ ಮಳೆ 
ತಕ್ಕೋಳಿ ಕುರ್ತೇಟು ಬಂತು (ಹುಟ್ಟಹ. ೧೪೩). [ಕೆಂ ಮೋಡ] 

ಕೆಮ್ಮೋರೆ (ನಾ). ಕೆಂಪು ಮುಖ: (8). [ಕೆ2* ಮೋರೆ (ಆ ಮೋಜಕಿ)] 

ಕೆಯ್‌,, ಕಯ್‌, ಕ್ಸ ಗೆಯ್‌, ಗೆಯ್ಯು, ಗೇ, ಗೇಯು, ಗೈ (ಕ್ರಿ). 
೧.(ಕೆಲಸ) ಮಾಡು; ನೆರವೇರಿಸು : ಒಳ್ಳಿತ್ತ ಕೆಯ್ಯೊರಾರ್‌ ಫೊಲ್ಲದು 
ಮದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ (ಇಆ. ೫, ೬೧-೭; 700); 
ಸ್ವಸ್ತಿ ಶ್ರೀಪುರುಷ ರಾಜ್ಮ €ಕೆಯೆ (ಎಕ. ೫೪1, ಶುಮಕೂ. ಆ೮-೩; 730); 
ಕರ್ಣಿರಾಯ ಕೊಸ * - . ವಿನ್ನಪ್ಪ ಕೆಯ್ಸಿ ಪ್ರಸಾದ (ಎಕ. ೫x (5), 
ಮುಳಬಾ. ೧೩೮-೩ ; 9ನೆಯ ಶತ). ಕಯ್ಕ್‌. "ಕಯ್ಸು' ಪರಾ. 
ಕೈ): ೧. ಮಳಲಿಂದ ಲಿಂಗಮಂ ಕೈದವಂ ಶಿವನೆಂದು 
"ಪೂಜಿಸಿ (ಮಲ್ಲಚ, ೬-೧). ಗೆಯ್‌': ೧. *ಗೆರ್ಯ (ಕೆಯ್‌) - ಶಿಲ್ಪೇ 
(ಉದ್ಮೋಗಮಾಡು) * (ಶಮಧಾ) ; ಕುಪ್ಪನುಂ ಮಾದನುಂ ಒಕ್ಕಲ್ಹನಂ 
ಗೆಯ್ಮೆ (ಎಇ. 20೪1, ೪-೧೭; 906); ನೆಗೆಟ್ಟ ಪಂಡಿತರ್ಕಳೊಡನೆ 
ವಾದಂಗೆಯ್ದು ಗೆಲ್ಲು (ವಡ್ಡಾಲಾ. ೬೮-೧೯); ಮುನ್ನ್ನಿಮ್ಮ ಪೇಟ್ದು 
ಗೆಯ್ಮದೆ ನಿನ್ನೀಪದದಲ್ಲಿ ಪೇಟ್ಡು ಗೆಯ್ವಂತುತೇಂ (ಪಂಪಭಾ. ೧೩-೮೭); 
ಎಲ್ಲಂದಡೊಳ್‌ ಧರ್ಮಂ ಗೆಯ್ಮಲೆ ಬಯಸುಗುಂ (ಸಮಪ. ೭-೪೯). 
೨. (ಹೊಲವನ್ನು) ಉಳು; ಸಾಗುಮಾಡು : ಗೆಯ್ಕದ ಭೂಮಿ 
ಖಳಮೆಂಬುದು (ಹಲಾಯು. ೨೬-೩); ಅವನು ಓದು ನಿಲ್ಲಿಸಿ ಹೊಲ 
ಗೆಯ್ಯ ಲಾರಂಭಿಸಿದ (ರೂಢಿ). ಗೆಯ್ಯು: ೧. ಶೋಕವನು ಗೆಯ್ಕುವರು 
ಸತಿಸುತರು ಬಾಂಧವರು (ಪುರಂದ. ೧-೧೩೨-೪); ನಿದ್ರೆ ಸೊಗಸಿಂದ 
ಗೆಯ್ಕುವನಂತೆ (ಕಂನವಿ. ೭-೯೭). ಗೇ: ೧. ಗೇದೂ ಗೇದೂ ತಲೆಕೂದ್ಲೆಲ್ಲ 
ಉದ್ದ್ರೋದೊ(ಹುಟ್ಟಿಹ.೧೩೨); ಕಖ್ಮಾರೆ ಗೇಡೆ ನಾನ್‌ (ಗಿಳಿಎಿಂ.೧೧೯). 
ಗೇಯು : ಗ್ರಾಮತಕ್ಷಃ . . . ಅಧೀನನಾಗಿ ಗೇಯುವ ಬಡಿಗೆಯವನ 
ಪೆಸರು (ಸಿದ್ಧಾಂತಿ. ೨೬೭). ಗೈ: ೧. ಎನ್ನಂತೆ ಪುಣ್ಮಗೈದವರುಂಟಿ 
ಎನ್ನಂತೆ ಭಾಗ್ಯಗೈ ದವರುಂಟಿ (ಮಹಾದೇ. ೮-೧೦); ಅವರು ಮುನಿಗಭಿ 
ಪಂದನಂಗೈದು (ತೊರರಾ. ೧-೩-೧೧) ; ಗಣಪದವಿಯಾ ಪಾಲಿಸೆನಲಂತೆ 
ಗೈದಪೆನೆಂದು (ಚೆಬಪು. ೫೦-೪೬); ಸದಾಶಿವದೇವ ಮಹಾರಾಯರು 
ಪೃಥ್ವೀರಾಜ್ಯಂಗೈೈವಲ್ಲಿ (ಎಕ. ೩1೪, ಚಾ ಮರಾ. ೧೨೧-೪; 1554); 


AAL-೧೧ ; 1220). 


ESSE SEE SEE 


REE SSS EEE ವಾ ಬಾ ಸಾ 


೨೦೬೮ 


ಅ 
೦ 


45 


ಕೆಯ, 


ಬನದೊಳು ಗೈವ ಬರಿಯ ತಪಗಳು ಕುಲವನಿತೆಯರಿರವಿಸಗೆ ದೊರೆಯೆ 
(ಹದಿಬ. ೨-೪). 
(ದೇ.॥ ತಮಿ. ಮಲ. ಚೆಯ್‌; ತುಳು. ಗೈ, ಗೆಯಿ; ತೆಲು. ಚೇಯು] 
ಕೆಯ್ಕ್‌, ಕಯ್ಕ್‌, ಕಯ್ಕಿ ಕಯ್ಯಿ, A ಕೈಯ್‌, ಕೈಯಿ, ಕೈಯ್ಯಿ 
(ನಾ). ೧. ಮನುಷ್ಯನ ಅಂಗಗಳಲ್ಲಿ ಒಂದು ; ಕರ; ಹಸ್ತ : “ಪಾಣಿ 
ಶಯಃ . . , ಹಸ್ತಃ-ಈ ೪ ಕೆಯ್‌ ?'(ಹಲಾಯು. ೮೪-೩೫೭); ಳೆಯ್ಯಂ 
ನೇಣುಮನಳವಿಯೊಳ್‌ ಕೂಡಿ ನಡೆಯಲ್ವೇಟ್ದು (ಪಂಪಭಾ. ೫-೪೭ವ); 
ಶಿಶುವಿನ ಕೆಯ್ಕೊಳ್‌ ಮಸೆದ ಬಾಳಂ ಕೊಟ್ಟಂತೆ (ಧರ್ಮಾಮೃ. ೧-೧೧೮); 
ಕೆಯ್ಗಳೊಳ್‌' ಮೆಯ್ಗಳೊಳ್‌ ಬಾಯ್ಸಳೊಳ್‌ (ಚೆಬಪು. ೫-೨೬) 
೨. ಆನೆಯೆ ಸೊಂಡಿಲು: ತಳರ್ದುದು ಕರ್ಣತಾಳ ಪವನಾಹತಿಯಿಂ 
ಜಳರಾಶಿ ಕೆಯ್ಯ ಬಳ್ವಳಿಕೆಗೆ ದಿಗ್ಗಜಂ ದೆಸೆಯಿನತ್ತ ತೆರಳ್ಲುವು 
(ಪಂಪಭಾ. ೧೧-೭೧) ; ಆನೆಯ ಕೆಯ್ಯ ಕಬ್ಬಿನ ಕೋಲ ಸೆಳೆತಂದು 
(ಮೋಹತ. ೪೨-೫೪). ೩. ಮರದ ಕೊಂಬೆ; ರೆಂಬೆ: *ಕೊಂಡೆಂದು 
ಕೆಯ್ಯೆಂ[ಪಾಠಾಂ. ಕೈ]ದು ತಾ ಮರಗೊಂಬು? (ಕಬ್ಬಕ್ಳೆ. ೧೮); ಕಡುಗೆಸ 
ಆಕೊಳ್‌ ಸಿಲ್ಕಿ ಬಂದ ಮಾವಿನ ಕೆಯ್ಯಂ ಹಿಡಿದಲ್ಲಿ ಮೆಲ್ಲಮೆಲ್ಲನೆ ನಡೆವುದು 
. « « ಸವನಂ (ಧರ್ಮನಾ. ೫-೩೭). ೪. ಮಾರ್ಗ; ಮುಖಾಂತರ: 
ಬಂದವರೆ ಹೋದವರೆ ಕೆಯ್ಯಿಂದ ನಿನ್ನಾಚಾರ ಸದ್ಗುಣವೃಂದಮಂ 
ಕೇಳ್ದು (ಬಸಪು. ೪-೬೧). ೫. ಹಿಡಿತಕ್ಕೆ ಸಿಕ್ಳುವಂಥದು; ಚಿಕ್ಕದು. 
"ಕೆಯ್ಗತ್ತಿ' ಪರಾ. ೬. ನೆರವು; ಸಹಾಯ. "ಕೆಯ್ದೀಡು' 
ಪರಾ. ಕಯ್ಕ್‌; ೧. ಪೊಡವಟ್ಟು ಕಯ್ಗಳಂ ಮುಗಿದು 
(ಕಾದಂಪೂ. ೫೨೦); ತಮ್ಮುಯ್ಮನ ಕಯ್ಮಂ ಹಿಡಿದು (ಸಂಚತಂ.೧೭೨-೧೮); 
ಕಯ್ಮಲುಂಬುದರಿದೋ ತಳಿಗೆಯಲುಂಬುದರಿದೋ (ಧರ್ಮಾ ಮೃ. 
೬-೮೧); ಆವಳ ಕಯ್ಯ ಪುಸ್ತಕದೊಳಿರ್ಪುವು ಲೋಕದ ಸಾರಸೂಕ್ತಿ 
(ಸೂಕ್ತಿಸು. ೧-೬). ಪಿ. ಬಲದ ಕುಂಭಂ ಪೇಣಕೆ ಕಯ್ಯೆತ್ತಿ ಗರ್ಜಿಸೆ 
ಸನ್ನಾಹಮನಿಕ್ಯು ವಲ್ಲಿ ಕರೆದಿಂದಂ ಶೀಕರಂ ಪೊಣ್ಮೆ (ಲೋಕೋಪ. ೧೨-೨೧). 
೪. ವಿದ್ಯಾಧರರ ಕಯ್ಕೊಳ್‌ ಕಪ್ಪೆಮಂ ಬೇಡೆ ದೂತರಂ ಕಳಿಪಲ್‌ 
(ಚಾವುಂಪು. ೩೪-೧೭). ಓ. ಕರಣ; ರಶ್ಮಿ: ಬಿಸುಗಯ್ಮಂ ತಣ್ಣಸಗಯ್ಯಂ 
ಪೊಸ ಕಿಸುಬಿಸುಮಯ್ಯಂ ಕಣ್ಣಾದನ ಮರ್ದುಣಿಸರೆಜಕೆಯಂ 
(ಉದ್ಭದೇ.೧-೨). ಕೆಯಿ: ೮. ಕೈಯಳತೆ; ಒಂದು ಮಾರಿನ ಅಳತೆ: 
ಆಹಾರದಾನಕ್ಕೆ ಬಿಟ್ಟಿ ಕಮ್ಮದಿನ್ನೂ ಜಕ್ಕಂ ಆಜು ಕಯಿ ಮನೆ 
(we. XII, ೧0೨-೩; 1108). ಕಯ್ಯಿ: ೧. ಮುಕ್ತಿಯ ಮಹಾ 
ಕವಾಟದ ಬೀಯಗದ ಕಯ್ಕೊ (ಭಾವಚಿಂ. ೯-೪೨). ಕ್ಕೆ: ೧. ಬಂದು 
ಮುಂದು ನಿಂದು ಕೈಗಳಂ ಮುಗಿದು (ವಡ್ಡಾರಾ. ೭೩-೬); ಇಣ್‌ವೆಡೆಗೈೆಯ 
ಕೈಯುಗುಕೆ ಸಾಲದೆ ನಚ್ಚಿನ ಕೈದುವೇಟ್ಬುದೇ (ಕಾವ್ಯ ಸಾ. ೪೧೧ ಶೂದ್ರಕ); 
ಬೆಳ್ಳಳ ಕೃತಿಬಂಧಮುಂ ಬರೆಪಕಾಆರ ಕೈಗಳ ಕೇಡು (ಸಂಪಭಾ. ೧-೧೨); 
ಮುಕುರಂ ಕೈ ಯೊಳಿರ ಲೈ ನೀರ ನೆಳಲೇಕೈ (ಸೋಮೇಶ. ೩); 
ನಿಮ್ಮರಿಭಟಿಗೆ ನಾಲ್ಕಿಜ್ಲ ಕೈಕಣ್ಣಿಲ್ಲ ನೊಸಲಲಿ (ಕುವ್ಯಾಕ. ೪-೨೬); ತಲೆ 
ನು ಕೈ ಕಾಲೊಳು ಗೂಟಗಳು ಮೂಡಿ ಸಲೆ ತೊರೆದರು ಜೀವಗಳನು 
(ಕಂನವಿ. ೧೪-೭೧); ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ (ಗಾದೆ). 
೨. ನಯನಂ ನೀಲಸರೋಜಮಂ ಸೆಣಸುಗುಂ... ಕೈಗಳಾನೆಯ ಕೈಯಂ 
ನಖಮಿಂದುವಂ ನಗುಗುಂ (ಸಂರಾಮಾ. ೧-೬೫); ಧರೆಯಂ ಪೊತ್ತಾನೆಯ 
ಕೈಗೊರೆಯೆನೆ ಕಡುವೆಟ್ಟ ತಾದ ನಾಲ್ಕುಂ ತೋಳು (ಕಬ್ಬಿ ಕಾ. ೧೬೫); 
ಕಾಡೊಳೆ ಬಳೆವ ನೀಳ್ಬಿನ ಕೈಯ ನಿಡುಗೋಡ ಪೇರಾನೆಯ ಕುಂಬ 
ತಳಮುಂ ತನ್ನೊಂದೆ ಕೈಯ ಪೊಯ್ಲಿಂ ಸೀಳ್ವ ಪೋಟ್ಟ ಪಂಚಾನನ 
(ಕಾಮಾಶ್ವ. ೧೧೧-೧೪). ೩. “ಬಿಡದೆ ಕೈಕೋಡು ಕೊಂಬೆಂದೊಡೆ ಪಾದಸ 
ಶಾಖೆ” (ಕವಕಂ. ೫೬); “ಕೋಡೆಂದು ಕೈಮರಗೊಂಬು? (ಕಟ್ಟಕ್ಕೆ. ೧೮). 


ಕೆಯ್‌, 


೪. ಅದನೊಂದು ಕದಳೀ ಪತ್ರದೆೊಳ್‌ ಪುದಿದು ತನ್ನ ನಡಸಿದ ಗಿಳಿಯ 
ಕೈಯೊಳೋಪಳಲ್ಲಿ ಗಟ್ಟ ದೊಡೆ (ಪಂಪಭಾ. ೧-೬೮ವ) ; ನುತಿವೆತ್ತ ಬಸವ 
ಡರಿತ್ರವಂ ಭಕ್ತೋತ್ತಮರ ಕೈಯಿಂದ ಕೇಳಿದ ಮಾಳ್ಕೆಯಿಂದ (ಬಸಪ. 
೬೧-೭೬). "ಕೈದೋಟ' ಪರಾ. ೩. ಮುಗಿದುವು ದಿನಕರನ ಕೈಯಕೆಂದಾ 
ವರೆಗಳ್‌ (ಮಲ್ಲಿಪು. ೨-೫೨) ; ರವಿಯ ಕೈಗಳನಸ್ತಗಿರಿಯಾನುವನೊಲಿದೆ | ₹ 
(ಕುವ್ಯಾಜ್ರೋ. ೧೦-೫೬) ; ಎಲರಡಿಯಿಡದಲ್ಲಿ ರವಿ ಕೈದುಡುಕಲನ್ಮುನು 
ಪೇಳ್ವೈ ನೇನು (ಕುರಾಸಾಂ. ೪-೭) ; ಪೆಜಕೆ ನೇಸರ್ಕಳ ಕೈಗಳ್‌ ನಿಡಿದಾದುವು 
(ಕಾಮಾಶ್ವ. ೪೩-೧೨). ೮, ಊರೊಡೆಯರ್ಗೆ. .. ಇರ್ಪ್ಪತ್ತೈಗೈ ನೀಳದ 
ನಿವೇಶನಂ (ಎಇ. XX, ೬-೩೩ ; 1012); ಒನ್ನೊನ್ನು ಮನೆಗೆ ಪದಿನಾಜು 
ಕೈಯಲೆಕ್ಟದ ಮನೆ ಮೂಣು (ಸೌಇಇ, 2೭1-1, ೭೮-೫೩; 1045); ಮೊದಲ |।0 
ಕೇರಿಯ ಮನೆಯಗಲಂ ಪದಿನೆಂಟು LA (ಹೈ ಆಸಿ. ೪, ೮-೩೮ ; 1068). 
೯. ಆದಟು; ಪರಾಕ್ರಮ: ಕಲಿಗಳ ಮುಖದ ಕೈ ಕಟಕ ಸೂಜಕಿಕಾಜ 
ಹುಸಿವರ ಸೂಲ ಕಡಿತಲೆಯ ಮಲ್ಲಂ (ಕಣ. 1, ೪೦-೬; 1415); ಸಕಲ 
ಜನಗಳೂ ಭೂಮಿಯು ಇರುವ ಪರ್ಮಂತವೂ ಹೇಳಿಕೊಳ್ಳುವ ಹಾಗೆ 
ಯುದ್ಧ ವನ್ನು ಮಾಡುತಲಿಥೇನೆ. ನಾಳೆ ನನ್ನ ಕೈಯನ್ನು ನೋಡು ,..!15 
ಅಂದನು (ಕ ವಾಭೀ. ೧೫೩). ೧೦. (ಸೀರೆಯ) ಅಂಚು; ಸೆರ ಗು; 
ಪುಳಕಾಂಕುರಮಂ ಗ ಕಾಂತೆಯ ಕೈಗಮದೇಂ ಭೇದಮುಂಟಿ | 
ಸೀರೆಯ ಕೈಗಂ (ಮಲ್ಲಿಪು. ೩-೧೧೫). ಕೈಯ್‌' : ೧. *ಹಸ್ತಃ-ಳೈಯ್‌? ; 
(ಕಾಶಕೃ. ೨೬೦). ಕೈಯಿ : (8). ಕೈಯ್ಯಿ: (ಕಿ). 

ಕೆಯ್ಗಣ್ಮು, ಕಯ್ಗಣ್ಮು, ಕೈಗಣ್ಮು - ೧. ಕೈಮಾರು; ಅತಿ 
ಕ್ರಮಿಸು: ಗರ್ವಮುಮುಣ್ಮೆ ಪೊಣ್ಮೆ ಮನದೊಳ್‌ ಕೋಪಾಗ್ನಿ ಕೆಯ್ಯಣ್ಮೆ 
ಕಣ್ಯಲರೊಳ್‌ ಬಂದಿರೆ ಪೂಡಿದಂ ಕಲುಷದಿಂ ಗಾಂಡೀವಿ ಗಾಂಡೀವಮಂ 
(ಪಂಪಭಾ.೭-೭); ನಾನಾಲೀಲಿ ಕೆ ಸ್ಲುಣ್ಮೆ ಕಿಂಪುರುಷರ್‌ ಕಿನ್ನರರಚ್ಚರರ್‌ 
ಬಿನದಿಪರ್‌ (ಶಬಶಂ. ೧-೪೮); ಕ್ರೇಂಕಾರ ಕ್ವಣಿತಂಕೆಯ್ಲುಣ್ಮಿ ನೋಳ್ಪ 
ರರಿದೆಂಬಿನೆಗಂ (ವೃಷವಿ. ೨೨-೧೪); “ಕಯ್ಲುಣ್ಮು - ಅತಿಕ್ರಮಣೇ 
(ಕೈಖಾರು) ” (ಶಮಧಾ) ; ಮಗನುದ್ದಾಮತೆ ತಂದೆ ಮೂವಅಕೊಳಮೇಂ 
ಕಯ್ಗಣ್ಮಿ ಪೊಣ್ಮರ್ದುದೋ (ಶಾ*ತಿಪು. ೭-೧೨೩); ಆನಂದಮತಿ 
ಕೌತುಕಮಂ ಕಯ್ದಣ್ಮಿ (ಉದಂಉ. ೧೮೨) ; ಕಯ್ದಣ್ಮಿದ ಪಗೆತನದಿಂ 
(ಮರಾಚ. ೧೨-೨ ವ); *ಕೈಗಣ್ಮಿತೆಂದು ಅತಿಕ್ರಮಣಂ” (ಕಶಸಾ. 
೩೧-೬೫೬); ಸಿರಿದುಂ ಕರುಣಿಸಿ ಕೂರ್ಮೆ ಕೈಗಣ್ಮಿ (ಪಂಚತಂ. ೨೫೬-೧೩); 
ಉಣ್ಣೆ ಪುಳಕಂ ಕೈಗಣ್ಮೆ ಹರ್ಷಾಶ್ರು (ಸಂರಾಮಾ. ೬-೩೮) ; ಪ್ರಣಯ 
ಕೆಲಹಂ ಕೈಗಣ್ಮಿಪಲ್ಲವದಿಂ ಪೊಸ್ಸು (ಗಿರಿಕ. ೧-೧೨೮ನ); ಘರ್ಮಾಂಬು 
ಕೈಗಣ್ಮಿ (ಉಜಶೇ. ೩-೩೪). ೨. ಉಂಟಾಗು : ಕಾರಣಮಿದೇಂ 
ಚಿತ್ತಕತಿಪ್ರೀತಿ ತೊಟ್ಟನೆ ಕೈಗಣ್ಮುವುದೇಕೆ (ಆದಿಪು. ೫-೪೭). 
ಕೆಯ್ಗೆ ಮಾಡು, ಕಯ್ಗೆ ಮಾಡು, ಕೈಗೆಮಾಡು-೧. ಕೈಗೆಮಾಡಿಕೊಳ್ಳು; 
ವಶ ಹಡಿಸಿಕೊ; ಸ್ವಾಧೀನ ಪಡಿಸಿಕೊ : ಇನ್ನಾವ ಮಾಟಸ್ಕಿಯೊಳ್‌ 
ಪಗೆಯಂ ಕೆ ಯ್ಗೆ ಮಾಡುವ ಂ ಪೇಟ್‌ಂ (ಪಂಪಭಾ. ೬-೬೭ ವ); 
ಮಾಗಧವರತನು ಪ್ರಭಾಸಾಮರರಂಕರುಣಿಸಿ ಬಿಟ್ಟಂ ಕುಲಧನಪರಿಕರಮಂ 
ಕಯ್ದೆ ಮಾಡಿ ಮನುಕುಲತಿಲಕಂ (ಆದಿಪು. ೧೪-೫೫) ; ಜೆನೇಂದ್ರಭಕ್ತ 
ಸೆಟ್ಟಿಯ ಮನೆಯಂ ಪೊಕ್ಕು ಮೆಲ್ಲನೆ ಮೇಲ್ಪಡಿಸಿ ರತ್ನಮನೆನ್ನ ಕಯ್ದೆ 
ಮಾಡುವೆಂ (ಧರ್ಮಾಮೃ. ೬-೨೬). ೨. ಕೈಗೆ ಒಪ್ಪಿಸು; ವಶಮಾಡು 
ತೆರೆಕಣಾಂಬಿಯ ವೀರವಿಕ್ರೆಮರಾಯರಿಗೆ ಕಯ್ಗೆ ಮಾಡಿ ನಿಯೋಗಿಸಿರುವೆವು 
(ಬೆಟ್ಟ ಆ. ಕೈಗೆಮಾಡು ೬ ೧. ನಿನ್ನರ್ಚಿಸುವಿಕ್ಷು 
ಚಾಪಮಿದು ನಿನ್ನೀ .ಲೋಕಮಂ ಕೈಗೆ ಮಾಡಿದ ಪುಷ್ಪಾಸ್ತ್ರಮಿದಲ್ತಿ 
(ಆದಿಪು. ೧೧-೧೭); ವೀರಪ್ರಮುಖಂಗೆ ಸೇನಾಧಿಪತ್ಕಾಭಿಷೇಕಮಂ ಮಾಡಿ 
ಪಗೆಯಂ ಕೈಗೆ ಮಾಟ್ತುದೆಂಬುದುಂ (ಗದಾಯು. ೩-೫೯ ವ). 


೧೯೯-೭). 


೨೦೬೯ 


45 


ಟು ಬಂ My [<2 
ಳಾ [7 ಭಾ ಐ 


ಕೆಯ್ಕ್‌, 


ಕಯ್ಲೆವರ್‌ -೧. ವಶವಾಗು; ಅಧೀನವಾಗು: ಪರಚಕ್ರಮೆ ಕಯ್ಗೆ 
ವರಲ ಕರಚಕ್ರಂ ಪೂಣ್ಮುಪೋದ ಬೇಗದೊಳೆ ಪರಂಪರವೋದನಾತ 
(ಶಾಂತಿಪು. ೭-೫೬). ೨. ಹೂ ಬಿಡು; ಫಲವಾಗು: ವನಜಪರಾಗ 
ಡೊಳ್‌ ಪೊರಳ್ಣು ಕಮ್ಮನೆ ಕಮ್ಮನೆ. . .ಕೆಯ್ಲೆವಂದ ಮಾವಿನ ಸೊನೆದಂದ 
ಲೊಳ್‌ ನೆನೆದು ತಣ್ಣನೆ ತಣ್ಣನೆ ಬಂದುದಂದು. . . ಮಾರುತಂ (ಶಬ್ದಾನು. 
೩೯೪ ನ್ಯಾಖ್ಯಾ). ಕೆಯ್ದ ದ್ದು ಕೆಯದು, ಕೈಯದು = ಕೈಯಲ್ಲಿರು 
ವುದು; 'ಕೈನಶವಾದದ್ದು : ನಿನಗೀವುದನೇಂ ನುಡಿದೆನೆ ಏ ಅದುಳೆೆ 
[ಪಾಕಾಂ. ಕ]ಯ್ಮದು ನುಡಿದುದು ತಪ್ಪೆ ಗುಮೆ ಗಂಗಡೂಡಾಮಣಿಯಾ 
(ಕಾವ್ಯಾವ. ೪೯ ; ಎಕ. 1, ೫೯೯೮, 974 ನೋ) ; ಪರೆಲೋಕಮಿಲ್ಲದಂದು 
ತಲ್ಲೋಕ ಸುಖಾನುಭನಾಪೇಕ್ಷೆಯಿನೈಹಿಕ ಸುಖನಿಮುಖನಾಗಿ ಶರೀರಾ 
ರ್ಥವ್ಯಯಂ ಮಾಡುವಾತಂ ಕಯ್ಮದಂ ಬಿಟ್ಟು ಕಾಲದರ್ಕೆಜಗುವಾಶನಂ 
ಪೊಲ್ಲುಂ (ಆದಿಪು. ೨-೯ ವ); ತನ್ನ ತೊಟ್ಟಾಭರಣಮನೆಲ್ಲಮಂ 
ಕಳಿದೊಟ್ಬಸೆಯಾತನಿಂತೆಂದ 'ನೆನಗೇನೊಂದೆ ಭನಮೆ ನಿನ್ನ ಕೈಯದಂ 
ಕೊಂಡಾನೇನಾಚಂದ್ರಾರ್ಕ ತಾರಂಬರಂ ಬರ್ದಪ್ಪೆನೆ (ವಡ್ಡಾರಾ. 
೧೭-೩). ಕೈಳೆಸರಾಗು ಎ ದೇಹಶ್ರಮವಾಗು : ಕೈಕೆಸರಾದರೆ ಬಾಯಿ 
ಮೊಸರು (ಗಾದೆ). ಕೈಕೆಳಗಿನವನು - ಕೆಳಮಟ್ಟಿ ದವನು; ಅಧೀನದಲ್ಲಿ 
ಕೆಲಸಮಾಡುವವನು ; ಸೇವಕ: ನಮ್ಮ ದೇಶದಲ್ಲಿ ಎಷ್ಟೋಜನ 
ಯಜಮಾನರು ತಮ್ಮ ಕೈಕೆಳಗಿನವರನ್ನು ಹೊಡೆಯುತ್ತಾರೆ (ಮುಂಬಯಿ. 
೪-೭೪). ಕೈಳೆಳಗಿನವಳು - ಇನ್ನೊಬ್ಬರ ಅಧೀನದಲ್ಲಿ ಕೆಲಸಮಾಡು 
ವವಳು; ಸೇವಕಿ: ಅವಳು ಕಚೇರಿಯಲ್ಲಿ ನನ್ನ ಕೆಳಗಿನವಳು (ರೂಡಿ). 
ಕೈಕೆಳಗೆ -೧. ಕೈಯ ಕೆಳಗೆ; ಅಧೀನದಲ್ಲಿ : ಅವನ ಕೈಕೆಳಗೆ ಹತ್ತು 
ಜನ ಕೆಲಸ ಮಾಡುತ್ತಾರೆ (ರೂಢಿ). ಕೈಗಿಡ್ಡಮಾಡು ಎ೧, ಇ ಯನ್ನು 
ಸಣ್ಣದು ಮಾಡು; ಶಕ್ತಿ ಕುಗ್ಗಿಸು; ಕೈಯಲ್ಲಿ ಹಣವಿಲ್ಲದಂತೆ 
ಮಾಡು : ಆದರೆ ಪರಮಾತ್ಮ ನನ್ನ ಕೈಗಿಡ್ಡಮಾಡಿದ್ದಾನೆ (ತ್ಯಾಗಮ. ೭೨). 
೨. ಖರ್ಚು ಕಡಮೆಮಾಡು; ಕೈ ಹಿಡಿತ ಮಾಡು. ಕೈಗೆಬರು - 
ಕೆಲಸಮಾಡಲು ಯೋಗ್ಯನಾಗು; ಸಹಾಯಕ್ಕೆ ಬರು; ನೆರ 
ವಾಗು : ಹುಡುಗ ಕೈಗೆ ಬಂದಿದ್ದಾನೆ, ನಿಮಗಿನ್ನೇನು ಚಿಂತೆ? (ರೂಢ). 
ಕೈತುಂಬ ಇ ಕೈಯಿ ತುಂಬುವಷ್ಟು ; ಸಾಕಷ್ಟು : ಅವರಿಗೆ ಕೈತುಂಬ 
ಸಂಬಳ ಬರುತ್ತದೆ (ರೂಢಿ). ಕೈಡೊಡ್ಡದುಮಾಡು - ಧಾರಾಳವಾಗು; 
ಕೈ ಉದ್ದಮಾಡು ; ಕೈ ದೊಡ್ಡದುಮಾಡಿ ಖರ್ಚುಮಾಡಿದರು (ರೂಢಿ). 
ಕೈಯೊಳಗೆ ಇರು - ೧, ಕೈಯಲ್ಲಿ ಇರು. ೨. ಅಧೀನದಲ್ಲಿರು; 
ವಶದಲ್ಲಿರು: ಅವರು ತಮ್ಮ ಕಾರ್ಯ ಸಾಧನೆಗೆ ಬಹಳ ಜನವನ್ನು 
ಕೈಯೊಳಗೆ ಇಟ್ಟುಕೊಂಡಿದ್ದಾರೆ (ರೂಢ). ಕೈವಿಡಿದೆತ್ತು -೧: ಕೈಯನ್ನು 
ಹಿಡಿದು ಮೇಲಕ್ಕೆ ಎತ್ತು. ೨. (ಆಲಂ) ಆಶ್ರಯ ನೀಡು; 
ಉದ್ದಾರಮಾಡು: ಕುಹಕ ಕರ್ಮದ ಕುಪಿತ ಕಾಯನ ಬಹಳ ಕೃತ 
ಪಾಪಾನುಗತ ವಿಗ್ರಹನ ಕೈ ವಿಡಿದೆತ್ತಬೇಕೆಲೆ ದೇವ (ತೊರರಾ. ೪-೪-೫೮). 
ಕೈಸಡಿಲುಬಿಡು - ಔದಾರ್ಯ ತೋರು; ಹಿಡಿತಡೆ ಇಲ್ಲದೆ ಧಾರಾಳ 


ವಾಗಿ ಖರ್ಚುಮಾಡು : ಓಹೋ! ಇಷ್ಟು ಕೈಸಡಿಲುಬಿಟ್ಟರುವ 
ಕೇನು? (ಕುರಿಹಿಂ. ೧೧). 

(ಡೀ. ॥ ತಮಿ. ಶುಳು. ಕೈ; ಮಲ. ಕಮ್ಮಿ, ಕೈ; 
ತೆಲು, ಕಯಿ, ಕಯ್ಕಿ, ಕೈ, ಚೆಟ್ಟು, ಚೆಟ್ಟಿ, ಚೆಯಿ, ಜೆಯ್ಕಿ, 
ಚೀ, ಚೇಯಿ] 

ಕೆಯ್‌,, ಕಯ್ಕ್‌, ಕೈ (ನಾ). ಅಲಂಕಾರ; ಶೃಂಗಾರ. 
"ಕೆಯ್ಸೆಯ್‌' ಪರಾ. ಕಯ್ಕ್‌, "ಕಯ್ಗೆ ರ್ಯ? ಫರಾ. 


ಕ್ಯೆ: "ಕೈಗೆಯ್‌' ಪರಾ. 
[ದೇ ॥ ತಮಿ. ಕೈ; ತೆಲು. ಕೈ) 


ಕೆಯ್‌, ೨೦೭೦ ಕೆಯ್ಯೊಳ್‌ 
ಕೆಯ್‌, ಕಯ್‌, ಕೆಇ, ಕೆಯಿ, ಕೆಯ್ಯಿ, ಕ್ಸ ಗಯ್‌ (ನಾ). 


ಕೆಯ್ಯಲರಿ "ಕೆಯ್ದಟೂ? ನೋ. 
೧. ಹೊಲ, ಗದ್ದೆ, ತೋಟ, ಮೊದಲಾದ ಸಾಗುವಳಿ ಭೂಮಿ: 


ಕೆಯ್ಯುಸುರಿ (ನಾ). ಕೈ ಚಳಕ; ಹಸ್ತ ಚಾತುರ್ಯ: ಕೆಪ್ಬುಗೆ 


*ವಪ್ರಂ, ಕ್ಷೇತ್ರಂ, ಕೇದಾರಂ- ಈ ೩ ಕೆಯ್‌ 7?” (ಹಲಾಯು. 
೯೪-೪೨೦); ಇದಾನ್ಕೊಳೆ ಈರೆಟ್ಛತ್ತಜುಳಂ ಒಕ್ಳಲ್ತನಂ ಕೆಯ್ವೊನಾ 
ವಿತ್ತಿದಲ್ಲಿ ವೆಳೆಯಾದೆ ಕೆಡುಗೆ (ಎಕ. ೪11, ಶಿಕಾರಿ. ೧೫೪-೧೬ ; 665) ; 
ತನ್ನ ಕೆಯ್ಕುನುಟಲೆಂದು ಫೋಗಿ (ವಡ್ಡಾರಾ. ೧೪೪-೯) ; ಬಿಳಿಯ ಕರ್ವಿನ 
ಕೆಯ್ಗಳೊಳೆರಡುಂ ದೆಸೆಗಳೊಳಂ (ಶಾಂತಿಪು. ೧-೬೨ ವ); ಪಾವನತರ 
ಶಾಳಿವನ ಕೆಯ್ಗಳು ಆವಕಾಲದೆ ಬೆಳೆದಿಹವು (ಅ ೦ಜಚ. ೨-೩೦); 
ನವಣೆಯ ಕೆಯ್ಯ ಬಳಿಯೊಳು (ಸಿದ್ಧರಾ. ೨-೨೩). ೨, ಪೈರು; ಬೆಳೆ: 
ಪಂದಿ ಕೆಯ್ಯಂ ತಿಂದೊಡೆ ಕತ್ತೆಯ ಕಿವಿಯಂ ಕೊಯ್ದರೆಂಬಂತೆ 
(ಧರ್ಮಾಮೃ. ೭-೭೩) ; ಕಿಜಾಗೆಆಯಡಿಯಣ ಕೆಯ್ಯ ಬೆಳಸಿದಂತೆ 
(ನೀತಿಮಂ. 1, ೨೪೩). ಕಯ್‌ : ೧. ಬೆಳೆದೊಆಗಿದ ಕಟವೆಯ ಕಯ್ಗಳಿ 
ನೊಫ್ಸುವ ತಿಳಿಗೊಳಂಗಳಿಂ (ಪಂಚತಂ. ೨೨೮-೮) ; ಅವಧರಿಸು ದೇವ 
ಕಳಮಾದಿಗಳ ಕಯ್ಲಳಿವೆ ಶಿವಭಕ್ತನಂತೆ ತೆನೆಬಾಗಿ ತೂಗಾಡುತಿವೆ 
(ನಂಬರ. ೮-೧೩). ಹೆ: ೧. ಮುಂದಣ ಕೆಜಿಯ ಹಿಂದೆ ಗದ್ದೆಕೊ ೧೦ 
ಹಿರೆಯ ತಿಲಮಾಳ ಕೆಇ ೧ ಬೊಂಬಸಮುದ್ರದ ಹಿಂದಣ ಹರೆಳ ಕೆಇ ೧ 
ಇನೆಲ್ಲ ತೊಜುಮಂಣು (ಎಕ. ೫೪1, ಚಿಕ್ಕನಾ. ೫೮-೨೮ ; 1161); 
ಮಾಡುವ ಮಹಾ ಗಣಂಗಳ ಪರ್ಬಕ್ಕೆ ಹಿರಿ... ಲು ಕೊಟ್ಟಿಯೆರೆಯ 
ಕೆಇ ಗಂಗನಮತ್ತರೊಂದು (ಎಕ. 201, ದಾವಣ. ೯೪-೧೬; .?). 
ಕೆಯಿ: ೧. ಶ್ರೀಮತು ನೊಳಂಬರ ಕನಕರಸರು ಅರಕೆಜಕಿಯ ಮಹಾ 
ದೇವರಿಗೆ ಬಿಟ್ಟ ಕೆಯಿ ಮತ್ತರಾರು (ಸೌಇಇ. IX-i, ೪೩-೮; 1030); 
ಒಕ್ಕಲ ಕೆಯಿಗಳಿಗೆಜಗುವ ಪಕ್ಕಿಗಳಂ ಕವಣೆಗೊಂಡು ಕಾಯಲೆವೇಡಾ 
(ಸಮಪ. ೧೪-೭೬) ; ಸೇನಬೋನ ವೀರಪ್ಪಂಗೆ ಮೂವತ್ತಾಣು ಮೆಟ್ಟ 
ನೂರು ಕಂಬ ಕೆಯಿ ಸಲುವುದು (ಎಕ. 2೭1, ಚಿತ್ರದು. ೬-೫೦ ; 1338); 
ಹಳಿದು ರಿೂಮ್ಮೆನೆ ರಸವುಗುವ ಕಡುಬೆಳೆದ ಕಬ್ಬಿನ ಕೆಯಿಗಳಿಂ ಸೊಗ 
ಯಿಸುವುದಾ ವಿಷಯ (ಸಾಳ್ವಭಾ. ೧-೫೮). ಕೆಯ್ಯಿ: ೧. ತ್ರಿಭುವನ 
ನಾರಾಯಣ ಧರ್ಮಶೆಟ್ಟಿಯ ಮಾಡಿಸಿದ ಧರ್ಮೆಸ್ವರಕ್ಕೆ ಬಿಟ್ಟಿ ಕೆಯ್ಮಿ 
ಮತ್ತರು (ಸೌಇಇ. 1-, ೫೮-೩; 1022) ; ಮಣ್ಣ ಬಿಟ್ಟ ಬಳಿಕ ಆ 
ಕೆಯ್ಯಿ ಯನಾರುತ್ತರೇನು (ಮಹಾದೇ. ೩೯-೩). ಫೈ: ೧. ಮೇರು 
ಪೊಸಂತಿಲ್‌ ಕುಡಿತೆಂದು ನೀರಂಬುಧಿ ಗಗನತಳಮೆ ಕೈ ದಿವಿಜಗಣಂ 
ಕಾರೊಕ್ಕಲೆಂದೊಡುಲದವರಾರಾತನ ಮಸಪ ಮಸಕದೆಸಕಮನಿಟ್‌ಪರ್‌ 
(ಕಾವ್ಯಸಾ. ೨೩೯ ಶೂದ್ರಕ). "ಕೈಗಂಪು > ಪರಾ. ಗೆಯ್‌ : ೧. ಸಂಗ 
ಮೇಶ್ವರಡೇವರ ನೈರಿತ್ಯ ದಲು ಬಿಟ್ಟಿ ಗಮ್ಯುಲೊಂದು ೧ ತೋಟ 
(ಸೌಇಇ. IX-i, ೧೩೮-೨೨; 1073). 

[ದೇ.1 ಶಮಿ. ಚೆಯ್‌; ಮಲ. ಚೆಯಿ; ತುಳು. ಕೆಯಿ; ತೆಲು.ಚೇನು) 
ಕೆಯಮಂಗಲ (ನಾ). ಒಂದು ಊರಿನ ಹೆಸರು: ಜೇಬಯ್ಯನ್‌ 
ಕೆ.ಮಮಂಗಲದೂರಟಾವಿನೊಳ್ಳಾದಿ ಸತ್ತ್ವ೦ (ಎಕ. ೫, ಚಿಂತಾಮ. 
-೧೧೮-ಆ ; 1010). (2) 
ಕೆಯಿ "ಕೆಯ್ಮ್‌? ನೋ. 
ಕೆಯಿಗಂಪು "ಕೆಯ್ದಂಪು' ನೋ. 
ಕೆಯಿಮಸೆ "ಕೆಯ್ದನೆ' ನೋ: 
ಕೆಯಿಸುಂಕ (ನಾ). ಗದ್ದೆಯ ಮೇಲಿನ ಸುಂಕ, ತೆರಿಗೆ : ಎರಡುಂ 
ಲಖದ ಕೆಯಿ ಸುಂಕವಂ (ಇಎ. ೧೯೪೭, ಹಾನುಗ. ೨೦೭-೩೫ ; 989). 

[ಕೆಯಿ (ಆ ಕೆಯರ್ಮ್‌) * ಸುಂಕ] 
ಕೆಯ್ಯಟ್ಟು (ನಾ). ಒಂದು ಬಗೆಯ ಬಳೆ, ಕಡಗ: (9). 
(ಕೆಯ * ಕಟ್ಟು] 


ಕೆಯ್ಯ್ಯುಸುರಿ ನುಸುಳೆಂಬ - ಕೇಣದ ಕುಸುರಿಯನ ಅದಿಆ್‌ದು 


(ಸಂಪಭಾ, ೧೦-೮೧), [ಕೆಯತ್‌ + ಕುಸುರಿ] 


5| ಕೆಯ್ಯೊಡು (ಕೆಯ್ಲೊಡು' ನೋ. 


pe 
ಐ 


ಹ 


29 


ಕೆಯ್ಯೊಳ್‌, ಕಯ್ಯೊಳ್‌, ಕಯ್ಲೊಳ್‌, ಕೆಯ್ಯೊಳ್ಳು ಕೆಯ್ಲೊಳ್‌, 


ಕೈಕೊಳ್‌, ಕೈಕೊಳು, ಕೈಕೋ, ಸೈೈಗೊಳ್‌, ಕೈಗೊಳ್ಳು (ಕ್ರಿ). 
೧, ಪರಿಗ್ರಹಿಸು ; ಸ್ವೀಕರಿಸು; ಅಂಗೀಕರಿಸು : ಸ್ವಯಂಬರಡೊಳ್‌ 
ತನ್ನ ಭಾಗ್ಯದೊಳ್‌ ಮೆಚ್ಚಿದವರಂ ಕೆಯ್ಯೊಳ್ಗೆ (ವಡ್ಡಾರಾ. ೪0-೨೭) ; 
ಈಕೆಯಂ ಕೆಯ್ಯೊಳ್ಳುದೆ ಕಜ್ಜಂ (ಪಂಪಭಾ. ೩-೧೮ ವ). ೨. ಪಡೆ; 
ಹೊಂದು; ತಾಳು; ಧರಿಸು; ವಿಮಳೋದಯ. . . ದುರ್ವಿನೀತಾದಿಗಳೀ 
ಕ್ರಮದೊಳ್‌ ನೆಗಲಸ್ತಿ ಗದ್ಯಾಶ್ರಮಪದಗುರುತಾಪ್ರತೀತಿಯಂ 
ಕೆಯ್ಯೊಂಡರ್‌( ಕವಿರಾ.೧-೨೯); ಪರಮೇಶ್ವರ ದೀಕ್ಷೆಯಂಸ್ತಿಮಿತಸಾಗರಂ 
ಕೆಯ್ಕೊಂಡು (ಶಾಂತಿಪು. ೧-೮೫ ವ) ;. ದೀಕ್ಲಾಭರಮಂ ಕೆ ಯ್ಕೊ ಡು 
(ಅಜಿಪು. ೨-೧೧೬). ೩. ಒಪ್ಪು; ಒಡಂಬಡು ; ಸಮ್ಮತಿಸು: ಶಮಮನೆ 
ಕೆಯ್ಯೊಳ್ಳೊ ಡೆ ಬಿಲ್ಲುಮಂಬುಮಂ ಬಿಸುಟು (ಪಂಪಳಾ. ೭-೫೧); 
ಇದಂ ನೀಂ ನೃಪ ಕೈಯ್ಯೊಳ್ನನ್ನ ತಂದೆಯೆಂದುದಂ (ಗದಾಯು. ೪-೮). 
೪. ತನ್ನದಾಗಿ ಮಾಡಿಕೊ; ಎತ್ತಿಕೊ; ಪಕ್ಷ ವಹಿಸು: ಎಮ್ಮೆಮ್ಮಂ 
ಕೆಯ್ಕೊಂಡು ಗೆಲಿಸಲ್‌ ವೇಟ್ಯುಂ (ಪಂಪಭಾ. ೯-೧೧ ವ). 
೫. ಹಿಡಿದುಕೊ ; ಸೆರೆಹಿಡಿ; ಅಧೀನ ಪಡಿಸಿಕೊ: ಈ ಲೋಕಮಂ 
ಹೈನುನಗಂ ಕೆಯ್ಯೊಂಡುದೆಂಬನ್ನೆ ಗಂ (ಸುಕುಮಾ. ೪-೧೧). 
ಕಯ್ಕೊಳ್‌ : ೧. “ಕಯ್ಕೊಳ್‌ - ಸ್ವೀಕಾರೇ? (ಶಮಧಾ) ; ಅತಿಥಿ 
ಪೂಜೆಯಂ ವಿನಯಪುರಸ್ಪರಂ ಕಯ್ಯೊಂಡು (ಕಾದಂಪೂ. ೬೯೩). 
ಪಿ. ಕಯ್ಯೊಂಡ ಕಳಾಪರಿಣತೆಯೊಳ್‌ ಪಂಡಿತೆಯಿಂದಾಕೆ ಪರಮ 
ಪಂಡಿತೆಯಾದಳ್‌ (ಆದಿ ಫು. ೩-೨೧) ; ಸುಳಿವಳಿನಿಕರಂ ಶಾಸೂಕ್ಷರ 
ನಿಕುರುಂಬಂ ರೂಪಂ ಕಯ್ಯೊಂಡು (ಕಾದಂಪೂ. ೨೩೭). ೩, ಇದಂ 
ಕಯ್ಯೊಂಣ್ಣು ನಡೆಯಿಸಿದಾತಂಗೆ ಅನಂತಪುಣ್ಮ (ಎಕ. 1೪, ನಾಗಮಂ. 
೫೧-೨೩ ; 972) ; ಓ. ಕೈಗೆತ್ತಿಕೊಳ್ಳು ; ತೊಡಗು; ವಹಿಸು; 
ಆರಂಭಿಸು: ಸಂಸರಣಾಂಭೋಂಶಿಯಂ ದಾಂಟುವ ಬಗೆಯನೆ 
ಕಯ್ಯೊಂಡಂ (ಅದಿ. ೪-೮೯)- ಪ, ಲೆಕ್ಕಿಸು; ಗಮನಿಸು; ಗಣಿಸು: 
ಶ್ರುತಮಂ ಕಯ್ಯೊ ಳ್ಳ ಳಾಚಾರಮನವಧರಿಸಳ್‌ ಸತ್ಯಮಂ ಬಾರ್ತೆಗೆಯ್ಮಳ್‌ 
(ಕಾದಂಪೂ. ೫೪೮). ಲೆ, ಹಿಡಿ; ಆಕ್ರಮಿಸು; ಕವಿ: ಏನಾನುಂ ವ್ಯಾಧಿ 
ಕಯ್ಕೊಂಡಂತಾರೊಳುಂ ನುಡಿಯದೆ (ಕಾದಂಉ. ೨೦೬) ; ಕಡೆದರೋ 
ಕರುವಿಟ್ಟಿರೋ 'ನಿದ್ದೆಬಂದು ಕಯ್ಯೊಂಡುದೊ (ಕಾದಂಉ. ೪9೩). 
೯. (ಕಿವಿಯಿಂದ) ಕೇಳು; ಗ್ರಹಿಸು: ಸೆಣ್ಣುಯ್ಕಲಂ ಶ್ರುತಿ 
ಕಯ್ಯೊಂಡುದು ಕೇಳ್ದಿದಂ ತೆವಳೆಗಂಡಂದೆನ್ನ ವಿಖ್ಯಾತಿ ದೂಹಿತಮಕ್ಕುಂ 
(ಪಂರಾಮಾ. ೯-೧೪೪). ಕಯ್ಗೊಳ್‌ ; ೧. ಧರೆಯಂ ತ್ರೈಳೋಕ್ಕ 
ಮಲ್ಲಕ್ಷಿತಿಪತಿ ಕುಡೆ ಕಯ್ಗೊಣತ್ಹಿ (ಸೌ ಇಇ. 21-1, ೧೧೬-೬; 1075). 
೨. ತಫಮಂ ಪಜ್ಜಳಮಂ ಕಾಶ್ಶಪಮುನಯೆಂತಂತೆ ನಿಚ್ಚಮುಂ 
ಕಯ್ಗೊಂಡಂ (ಸೌನಂದ. ೧-೨). ಕೆಯ್ಕೊಳು. "ಕೆಯ್ಯೊಳುಹ' 
ಪರಾ. ಕೆಯ್ಲೊಳ್‌: ೬, ಇಸುಗೆಯಂ ಕೆಯ್ಗೊ (ಪಾಳಾಂ. 
ಕೈಕೊ] ಡು ಸವರಿದಂ ಬಂದ ರಿಪುಮೋಹರವನು (ಜೈಮಿಭಾ. ೧೨-೪೦). 
ಕೈಕೊಳ್‌ : ೧. ವಿದ್ಯಾರ್ಥಿಯಾಗಿ ಬಂದೆನೆನ್ನಂ ಕೈಕೊಳ್ಳುದೆನೆ ತಪಸ್ವಿ 
ಕರಮೊಳ್ಳಿತ್ತೆಂದು ಕೈಕೊಂಡಿರೆ (ಸಂಚ ತಂ. ೭೦-೧೨); ರಿಪುಕುಲ 
ಸಂಹರನಪ್ಪ ಪುರುಷನಂ ವಿಜಯಲಕ್ಷ್ಮಿ ಕೈಕೆೊಳ್ತವೊಲ್‌ (ಸುಕುಮಾ. 
೯-೨) ; ಸಿರಿಬರೆ ಕೈಕೊಳ್ಳದಿರ್ಪ ಗಾಂಪರುಮೊಳರೆ (ಸಮಸ. ೩-೫೯) ; 


ಕೆಯ್ಯೊಳಿಸು 


ಮುಂಡಾಡುಗೆ ಮುದ್ದಿಸುಗೆ ಮರಲ್ಲಫುಗೆ ಕೈಕೊಂಡೀ: ಕಾನ್ಯಮಂ 
(ಗಿರಿಕ, ೧-೧೦). ೨. ಜಿನದೀಕ್ಷೆಯಂ ಕೈಕೊಂಡು (ವಡ್ಡಾರಾ. ೭೫-೨೯); 
ತಾಳದ ಲಯಮಂ ನಿಟ್‌ ನೀಲಾಳಕೆಹಾರದ ಫೊದಟ್ಟ ಮುತ್ತೆಂಬಿವುಮುಂ 
ಮೇಳಿಸಿ ಕೈಕೊಂಡುವು (ಆದಿಪು. ೯-೨೪); ಸಾಸಿರ್ಬ್ಬರಿತ್ತ :ಪರಕೆಯ 
ಕೈಕೊಣ್ಣು ಕಲ್ಲ ನಿಅಕಿಸಿದಂ /(ಎಕ. ೪111, ಸೊರಬ. ೨೪೮-೩ ; 950) ; 
ಶೀಲವನು ಕೈಕೊಂಡು ನಡೆಸದಾತನೆ ಹೊಲೆಯ (ಪುರಂದ. ೧-೧೭೮-೧). 
&. ನೀನೆಂತುಮೆಮ್ಮಪೇಟ್ಡುದಂ ಕೈಕೆೊಳ್ಳದೆ ವೈರಮನೆ ಕೈಕೊಂಡು. , . 
ಸಂಧಿಯನೊಡಂಬಡೆಯಬ್ಪಿನಂ (ಗದಾಯು. ೪-೧೩ ವ); ಈತನ ನಿರ್ದೇಶವ 
ನೇಮದಲಿ .ಕೈಕೊಳ್ಳದಾವನು ಹೋಮಿಸುವನು (ಕುವ್ಯಾಆ. ಓರಿಇ. 
೨೫-೫೪). ೪. ಆವನೀಶ್ವರ ಪ್ರತಶಿಯಂ ಕೈಕೊಂಡು ಕಾದೆಯ್ದೆ (ಎಇ. 
2111, ೩೨೯-೪ ; 929). ೫, ನಿನ್ನಂತಾರೊಳಪೊಕ್ಕು ಸಾಧಿಸಿದರ್‌, , . 
ಘಟಿಯಂ ಕೈಕೊಂಡರಾರ್‌ (ಸೂಕ್ತಿಸು. ೧-೨೦); ಸಮಸ್ತ ವನರಾಷ್ಟ್ರಮಂ 
ಕೈಕೊಂಡನು (ಜೈಮಿಭಾ. ೮-೩); ಅಂತು ಕೈಕೊಳ್ಳದೆ ಬೆಂಬತ್ತಿ 
ತೇನತೇನಂ "ಮಸಗಿ, . . ಬರ್ಪ (ಕಬ್ಬಿಕಾ. ೨೮೮). ೩. ಕಾಲನು 
ಹರಿಹರ ಬ್ರಹ್ಮಾದಿಗಳ ಕೈಕೊಂಬನಲ್ಲೆಂದ (ಕುವ್ಯಾದ್ರೋ. ೧೬-೪) ; 
ಆರ ಕೈಕೊಂಬುದೀ ಬಿಸಿಲು ವೈಕುಂಠದೆ ನಾರಾಯಣ ನೀರೊಳು ಮಿಡುಕಿ 
ಮಾನಾದ (ಮೋಹತೆ. ೧೯-೪೮). ೧೦. ಎದುರಿಸು ; ಪ್ರತಿಭಟಸು; 
ವಿರೋಧಿಸು : ಕೈಕೊಳ್ಳದಗ್ಗದ ಬೀರರ್‌ ತೆಗೆದೋಡೆ (ಕಬ್ಬಿಣ. ೩೦೪). 
೧೧. ಎಸಗು; ಮಾಡು: ಒರ್ವಂ ತನ್ನ ಕಾಂತೆಯೊಳ್‌ ಕೈಕೊಂಡ 
ಪೊಲ್ಲಮೆಯಂ ಕಳೆಯಲೈಂದು ನಲ್ಲಳ ಕಾಲ್ಗೆಅಗಿ (ಜಗವಿ. ೧೬-೧೨೦ ವ). 
೧೨. ಬೆಳೆ; ವೃದ್ಧಿಯಾಗು : ಕಸವಂ ಕ ಲ್ಲದೆ ಪೊಸಸಸಿಗಳ್‌ 
ಕೈಕೊಳ್ಳವು (ಲೀಲಾವ. ೧-೨6). ಕೈಕೊಳು : ೧. ದಾನಡೊಡನೆಯಂ 
ಕುಡದೊಡೆಲ್ಲವಂ ಮರಳಿ ಕೈಕೊಳು (ಹ ಚ ಕಾ. ೮-೫೪); ಭೀಮನ 
ಹರಕೆಗಳ ಕೈಕೊಳುತ ನಕುಲಾದೃರಿಗೆ ಪೊಡನಟ್ಟು (ಕುವ್ಯಾದ್ರೋ ೪-೫೧); 
ಎದುರಿಗೆ ಪೂಜೆ ಕೈಕೊಳುತ್ತಿದ್ದ ದೇವಿಗೆ ಕೈಮುಗಿದು (ಚಿಕದೇ. ೧೫). 
ಕೈಕೋ: ೧: ಶರಥನುವ ಕೊಳ್ಳೇಳು ಕೈಕೊೋ ಪರಬಲದ ತೋಟ 
ಯನು (ಕುವ್ಯಾಭೀ. ೩-೯೨). ಕೈಗೊಳ್‌ : ೧. ಅಜ್ಞಾನ ಪ್ರಾವೃತ 
ಮಾಯೆಯಿಂದೆ ತೆಪಮಂ ಕೈಗೊ[ಪಾಕಾಂ. ಕೆೊ]ಳ್ಳುದೆತ್ತೀಗಳಣ್ಲಾನಂ 
ಹಿಂಗಿ (ಸುಕುಮಾ. ೩-೪೨). ೨. 'ಅಂಬೊಂಬೊಂದೆ ಸಹಸ್ರರೂಪಮನೆ 
ಕೈಗೊಂಡಿರ್ದುವು (ಜಗವಿ. ೭-೭೯). ೪. ಕಾಗೆಯ ಮಜೀಯೆಂದಳಯದೆ 
ಕೋಗಿಲೆ ಕೈಗೊಂಡು ಕೂರ್ಮೆಯಿಂ ನಡಪಿದೊಡಂ (ಧರ್ಮಾ ಮೃ. 
೨-೧೦೪). ೫, ಪ್ರಚುರಂ ಪತ್ತೊಳಗಾಗೆ ರಂಧ್ರ ವನೆ ಕೈಗೊಂಡೆಂಟ ನೀಗೇಳ 
ಬಿಟ್ಟು (ಸೋಮೇಶ. ೧೦೧). ಕೈಗೊಳ್ಳು : ೬.`ಆಗಿನಿಂದ ನಾವು ರಕ್ಷಣಾ 
ಕ್ರಮಗಳನ್ನು ಕೈಗೊಳ್ಳುತ್ತ ಬಂದಿದೇವೆ (ಚಿಕ್ಕದೇ. ೧೬೨). 
ಕೈಕೊಳಹೇಳುಜ ಕೈಕೊಳ್ಳುವಂತೆ ಹೇಳು : ಕಾಳುಗೆಡೆದಿರಿ ಕೂಡೆ 
ಕೈಕೊಳಹೇಳಿ (ಕುವ್ಯಾದ್ರೋ. ೨-೩೨). [ಕೆಯಾ -- ಕೊಳ್‌] 
ಕೆಯ್ಯೊಳಿಸು, ಕಯ್ಯೊಳಿಸು, ಕಯ್ಗೊಳಿಸು, ಕೆಯ್ಲೊಳಿಸು, 
ಕೈಕೊಳಿಸ್ಕು, ಕೈಗೊಳಿಸು (ಕ್ರಿ). ೧. ಕೈಕೊಳ್ಳುವಂತೆ ಮಾಡು; 
ಸ್ವೀಕರಿಸುವಂತೆ ಮಾಡು; ಕೊಡು; ಒಪ್ಪಿಸು: ನಿಮಗಿನಿಶುಂ 
'ಬೆಸಕೆಯ್ಸಿದೀ ಕುಲಶ್ರೀ ಮತ್ತೆಂತೆನೆಗೆ ಹಿತಂ ಮಾಟ್ಪಳನಿಂತನಿಷ್ಟಮಂ 
ಕೂರ್ಪರಿಂತು ಕೆಯ್ಯೊಳಿಸುಗುಮೇ (ಕಾಂತಿಪು. ೯-೧೦೫) ; ಅಂಜದೆ 
ಪೇಟ್ದು ಸುಭಾಹಿತಮಂ ಕೆಯ್ಯೊ[ ಪಾಕಾಂ. ಕೈಕೊ]ಳಿಸುಗುಂ ವಿಭೀಷಣನೆ 
ವಲಂ (ಸಂರಾಮಾ. ೧೧-೨೧). ಕಯ್ಯೊಳಿಸು : ೧, ಅಖಿಲ ವಿದ್ಯಾ 
ಕಲಾಪದೊಳ್‌' ಪರಿಣತನಂ ಮಾಡಿ ಯತಿತ್ವಮಂ ಕಯ್ಕೊಳಿಸೆ 
(ಕಾದಂಪೂ. ೭೬೫); ಮದಲೇಖೆ ಬಲ್ಲೆ ನೀಂ ಕಯ್ಯೊಳಿಸಲ್‌ . . .ತೋಜಾದೆ 
ನೀಂ ನಿನ್ನೊಂದು ವಾಕ್ಕೌಶಲಗುಣನುನಿದಂ (ಕಾದಂ. ೧೨೩). 


| 4. 


೨೦೭ಗಿ 


0 


20 


35 


40 


ಕೆಯ್ಸಟ್ಟ 


ಕಯ್ಗೊಳಿಸು : ೧. ತಡೆಯದೆ ಭವ್ಯರನಜದೊಳ್‌ ತೊಡರ್ಚಿ ಕಹ್ಗೊಳಿಪ 
ಸರ್ವಯಶರಂ ನೀಂ ಕಂಡಡಿಗೆಜಗಿ ನೋಂಪೆನೆಂದು (ಶಾಂತಿಪು. ೪-೬೭). 
ಕೆಯ್ಗೊಳಿಸ್ಕು: ೨. ಒಡಂಬಡಿಸು; ಒಪ್ಪಿಸು: ತಿಳುಹಿ 
ನೃಪರಿತ್ತಂಡನನು ಕಯ್ಗೊಳಿಸಿದನು ಕೊಳುಕೊಡಲು ನಿಮ್ಮವೊಲಿಳೆ 
ಯೊಳಾರೈ ಭಾಗ್ಯವುಳ್ಳವರು (ಕೊರರಾ. ೧-೧೬-೩೩). ಕೈಕೊಳಿಸ್ಕ,: ೧. 
ಮೋಕ್ಷಕ್ಕೆ ಮುಖ್ಯ ಕಾರಣಮುಪ್ಪ ಸಮೃಕ್ತ್ವಮಂ ಕೈಕೊಳಿಸಲ್‌ ಬಂದೆಂ 
(ಟಾವು 0 ಘು. ೪೦-೮). ಕೈಗೊಳಿಸ್ಕು: ೧. ಬ್ರಹ್ಮಶಿರೋಸ್ತ್ರವನು 
ಕೈಗೊಳಿಸುವುದು ಕೃಪೆಯುಳ್ಳೊಡೆ (ಕುವ್ಕಾಅ. ೬-೯೭) ; ಭೂಪತಿಗೆ 
ಕೈಗೊಳಿಸಿದನು ಕಾಮ್ಯಾಧ್ವರವನು (ತೊರರಾ. ೧-೪ ಸೂಚನೆ). 
೨. ಸುಜನಪ್ರಕೆರವನು ಗಾಂಗೇಯ ಧೃತರಾಷ್ಟ್ರರಿಗೆ ಕೈಗೊಳಿಸಿ ಕಾದಿ 
ಕುಬೇರನನು ಹೊಆವಡಿಸಿದರು (ತೊರರಾ. ೧-೮-೨೮). &. ಒದಗಿಸು ; 
ಉಂಟುಮಾಡು : ನಾಣಂ ಹಿಂಗಿಸಿ ಮುಗೈೈಗೆ ಜಾಣಂ ಕೈಗೊಳಿಸುವಂತೆ 
(ಶಮದ. ೬೯ ಪ್ರಯೋ). ೪. ಆರಂಭಿಸು; ತೊಡಗು ; ಉದ್ಯೋಗಿಸು : 
ನಿರುತ ಪ್ರಸಾದಮಂ ಕೊಳಲೆಂದು ಕೈಗೊಳಿಸಿ ಬಲಿಯಹಂಕಾರದಿಂ ಬಿಡು 
ವವಂ (ಲಶಿಚಿಂ. ೪೭-೨೦). ೫. ಉಂಟಾಗು; ಒದಗು; ಲಭಿಸು : ಕೈಗೊ 
ಳಿಕುಂ ತತ್ಸಾಢನಂಗಳುಂ (ಚಿಕವಿ. ೪-೭೯). [ಕೆಯ್ಯೊಳ್‌ *.-ಇಸ್ಯು) 


ಕೆಯ್ಯೊಳು "ಕೆಯ್ಯೊಳ್‌? ನೋ. 
ಕೆಯ್ಯೊಳುಹ, ಕೈ ಕೊಳುಹ (ನಾ). ೧, ಕ್ಸ ಗೊ ಳ್ಳು ವುದು; 


ಸ್ವೀಕರಿಸುವುದು; ಪಡೆಯುವುಡು. ೨. ಸೆಳೆದುಕೊಳ್ಳುವಿಕೆ ; 
ಬಲಾತ್ಕಾರದಿಂದ ಕಿತ್ತು ಕೊಳ್ಳುವಿಕೆ: *ಅಕ್ರಾಂತಮಾಸ್ಥಿತಮೆನಲ್‌ 
ಕೆಯ್ಕೊಳುಹಮಕ್ಕುಂ ” (ಮಂಗರಾ. ೧೫-೩೬). ಕೈಕೊಳುಹ $ 
೧. ಸುತ್ತಲುಮಿರ್ದ ಪುದ್ಧಲಂಗಳಂ ಶರೀರರೂಪದಿಂ 'ಕೈಕೊಳುಹಮಂ 
(ತಸೂವೃ. ೪೭). [ಕೆಯ್ಯೊಳು ( ಕೆಯ್ಯೊಳ್‌) *--ಹೃ] 


ಕೆಯ್ಯೋಲು, ಕಯ್ಯೋಲ್‌, ಕೈಕೋಲು, ಕೈಗೊ ಲು (ನಾ). 


೧. ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲು. ಊರೆಗೋಲು : (೪). 
ಕಯ್ಯೋಲ್‌ : ೨. ಕಡೆಗೋಲು: “ಕಯ್ಯೋಲ್‌ ಐ ಕಡೆಗೋಲ್‌ ” 
(ಶನುದ. ಪರಿ. 3). ಕೈಕೋಲು : ೧. ಕೋಟಿ ಬಾಗಿಲಿಗೆ ಕಟ್ಟಿದ್ದ 
ದಟ್ಟಿ ಚಲ್ಲಣಗಳನ್ನು ತಮ್ಮ ಆಳಿನ ಕೈಕೋಲಿನಿಂದ ತೆಗಿಸಿ... ಪ್ರವೇಶ 
ಮಾಡಿದರು (ಒಡೆಕ. ೩೫). ೨. *ಕೈಕೋಲ್ಲಿ ಕಡಗೋಲೆನಿಕ್ಕುಂ? 
(ಕಬ್ಬ ಕೈ. ಆ೨). ಕೈಗೋಲು : ೧. ಬತ್ತಿದಗಲ್ಲ... ನೆಲದೊಳಗೊತ್ತಿ 
ಹೂಡಿದ ಕೈಗೋಲು (ಕಂನವಿ. ೬-೧೯೦) ; ಇಂದಿನ ಪಶ್ಚಾತ್ತಾಪ ನಾಳಿನ 
ನಡತೆಗೆ, ಜೀವನಕ್ಕೆ. ಕೈಗೋಲಾಗಲಿ (ಹಂಗೀತೆ. ಆ೫). 
[ಕೆಯಾ + ಕೋಲು, (ಆ ಕೋಲ್‌,)] 


ಕೆಯ್ಲೆಂಪು, ಕೆಯಿಗಂಪು (ನಾ). ಗದ್ದೆಗಳಿಂದ ಬರುವ ಸುಗಂಧ: 


ಶಾಲಿಗಳ ಕೆಯ್ಸು[ಪಾಠಾಂ. ಕೈಗ]ಂಪ ಪೊಲಗಾನ ಪಾಮರಿಯಕೊಸಳಿಗಳ 
ಮೈಗಂಪ (ಜೈಮಿಥಾ. ೩-6). ಕೆಯಿಗೆಂಪು : (8). [ಕೆಯ + ಕಂಪು] 


ಕೆಯ್ಸಟ್ಟಿಳೆ (ನಾ). ಕೈಹಿಡಿಯುವಷ್ಟು ; ಕೈ ಅಳತೆ: ಒಟ್ಟದ ಪೊನ್ನ 


ಬೆಟ್ಟುಗಳನೀವೆಡೆಗೇವುಜೊ ತೂಕಮೆನ್ನ `ಕೆಯ್ದಟ್ಟಿಳೆ ಕೊಳ್ಳಿಂ 


(ಪಂಪಭಾ. ೬-೩೯). (ಕ ಸತ್ಕ್‌ ೬ ಕಟ್ಟಿಳೆ,] 


ಕೆಯ್ಸಟ್ಟ, ಕೆಯೃಟ್ಟ, ಕೈಗಟ್ಟ, ಕೈಘಟ್ಟ (ನಾ). (ಊಟವಾದ 


ಬಳಿಕ) ಕೈಗೆ ಸವರಿಕೊಳ್ಳುವ ಸುಗಂಧ, --ಸುಗಂಧಶೇಪ: 
ಎತ್ತಿದ ಬೋನದೊಳ್‌ ಕಲ್ಮಾಣಾಮೃತಾಹಾರಬುನಾರೋಗಿಸಿ ಬಟ್‌ಯಂ 
ಯಕ್ಷಕರ್ದಮದ ಕೆಯ್ದೆಟ್ಟಯೊಳ್‌ "ಕೆಯ್ಮಂ ತಿಮಿರ್ದು ತಂಬುಲಮಂ 
ಕೊಂಡು (ಪಂಪಭಾ. ೩-೭೯ ವ); ಆರೋಗಣೆಯ ಕಡೆಯೊಳಮರ ವಟು 
ಗಳವಟಿಯ್ಸಿದ ಕೆ.ಯ್ಗಟ್ಟಿ ಯೊಳ್‌ (ಚಂದ್ರಫೆ. ೧೩-೨೬ ವ); ಕೊರಡು 
ಮುಟ್ಟದರದುವೆ ಕೆಯ ಟ್ಟ ಯಾಗುವುದು (ಕಾಲೂರ. ೩೭-೪೧). 


ಕೆಯ್ದ ಟ್ವಿಗೊಳ್‌ 


ಕೆಯ್ಬೈಟ್ಟಿ : ಉತ್ಪಳಿಕೆಯಂ ಕೆಯ್ಭಟ್ಟಿ ನೀಡಲುಂ (ಆದಿಪು. ೭-೨೧ ವ). 
ಕೈಗಟ್ಟಿ,: ರಸರಸಾಯನಾದಿಯಿಂ ಕೈಗಟ್ಟಿಯಿತ್ತು ಕರ್ಪೂರ 
ತಾಂಬೂಲಮಂ ಸಮರ್ಪಿಸಿ (ವೃಷವಿ. ೧೪-೨೮ ವ) ; ಹರಪ್ರಸಾದ ಸುಧಾ 
ಸ್ವಾದನಂಗೆಯ್ನು ಪರಿಶುಸ್ಛಿವಡೆದು ಪರಿಮಳಿಪ ಕೈಗಟ್ಟಯಂ ಕೊಂಡು 
(ರಾಜಶೇ. ೪-೧೪ವ). ಕೈಫಟ್ಟ: ಯಕ್ಷಕರ್ದಮದ ಕೈಫಘಟ್ಟಯೊಳಂ 
ಗಯ್ಯಂ ತಿಮಿರ್ದು (ಸುಕುಮಾ. ೧೧-೩೨ವ) ; ಅಮೃತಾನ್ನಮನಾರೋಗಿಸಿ 
ಕೈಫಟ್ಟಯಂ ಕೊಂಡು (ಗಿರಿಕ ೧೦೧-೯೬೩ವ); *ಅನುಲೇಪನ'” 
(ಸುಕುಮಾ. ಕೋಶ). [ಕೆಯ್‌, + ಗಟ್ಟ] 

ಕೆಯ್ದಟ್ಟಿಗೊಳ್‌ (ಕ್ರಿ). ಸುಗಂಧಲೇೇಪವನ್ನು ತೆಗೆದುಕೊ; 
ಸುಗಂಧವನ್ನು ಕೈಗೆ ಲೇಪಿಸಿಕೊಳ್ಳು : ದಿವ್ಕಾಹಾರಂಗಳನಾರೋಗಿಸಿ 
ಕೆಯ್ದಟ್ಟಿಗೊಂಡು ತಂಬುಲಂಗೊಂಡು (ಪಂಪಧಾ. ೫-೬೭ವ). 
ಆಯಿರ್ವರುಮುಂಡು ಕೆಯ್ಗಟ್ಟಗೊಂಡು ಕುಳ್ಳಿರ್ದ ನಂತರಂ 
(ಜೀವಸಂ. ೧೦೯-೩೮ವ). [ಕೆಯ್ನಟ್ಟ + ಕೊಳ್‌] 

ಕೆಯ್ದಟ್ಟು (ಕ್ರಿ). ೧. ಕೈಯನ್ನು ಕಟ್ಟು: ಮುಟ್ಟದಡೆ ಬಯಲಾದ 
ಡಾಕೃತಿಗೊಟ್ಟರಲು ತೊಡರಿದಡೆ ತಾಂ ಕೆಯ್ಗಟ್ಟಿ [ಪಾಕಾಂ. ಕೈಗಟ್ಟಿ] 
ಮೃಡನೊಡನಾದಡಂಜದೆ ಗೆಲಲು (ಬಸಪು. ೮-೫೬). ೨. ಉಂಟಾಗು; 
ಆರಂಭವಾಗು : ಹುದು ನಡೆಯದಿವರೊಡನೆ ನಮ್ಮಲಿ ಕದನವೇ 
ಕೆಯ್ಗಟ್ಟು [ಪಾಠಾಂ. ಕೈಗಟ್ಟು]ವುದು (ಕುವ್ಕಾಆ. ೮-೬). 

[ಕೆಯತ್‌ + ಕಟ್ಟು] 

ಕೆಯ್ಸಡಿ, ಕಯ್ಗಡಿ (ನಾ). ಕತ್ತರಿಸಲ್ಪಟ್ಟ ಸೊಂಡಿಲಿನ ತುಂಡು: 
ಪೆಡೆದಿದ೯ ಕೆ(ಪಾಠಾಂ. ಕ]ಯ್ಲಡಿಯ ಸಂದಣಿಯಿಂದರಿವೈನತೇಯ 
ನಾಂತಿಅಿದಹಿಲೋಕದಂತಿರೆ ಪಡಲ್ಪಡಿಪೆಂ ರಿಪುದಂತಿಯೂ ಥಮಂ 
(ವರ್ಧಪು. ೭-೪೯). ಕಯ್ದೆಡಿ: ಮೇಲಿನ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. (ಕೆಯ * ಕಡ್ಡಿ) 

ಕೆಯ್ದತ್ತಿ, ಕೈಕತ್ತಿ, ಕೈಗತಿ, (ನಾ). ಸಣ್ಣಕತ್ತಿ: ನೃಪತಿ ಕಟ್ಟಾಸುರದ 
ಕೊಯ್ದಾಅರಂ ಕರೆಸಿ ತೆಗೆಸಿದಂ ಮಸೆದ ಕೆ[ಸಾಕಾಂ. ಕೊ]ಯ್ಸತ್ತಿಗಳನು 
(ಜೈ ಮಿಭಾ. ೨೬-೫೧)... ಕೈಳಕ್ತಿ 2 ಪಿಡಿದ ಸಬಳ ಕೈಕ [ಪಾಕಾಂ. ಗ]ತ್ತಿ 

* . ಕಾಶೆಯ ಸಬಳಿಗರು (ಕುರಾಸಾಂ. ೧೧-೩೬) ; ನಿಮ್ಮ ಅಪ್ಪಣೆ 
ಯಾದರೆ ನನ್ನ ಕೈಕತ್ತಿಯಿಂದ ಈಗಲೇ ಇದನ್ನು ಕೊಲ್ಲುವೆನು 
(ನೀತಿಚಿಂ. 1೪, ೨೬). ಕೈಗೆತ್ತಿ: ಹೊಳೆವ ಕಠಾರಿ ಕೈಗತ್ತಿ ತೋಮರ 
ಬಿಲ್ಲುಬಲುದಡಿ ಸಹಿಡಿಚಕ್ರದಲಿ. . . ತಳನಜರೂರ ಕಾದಿಹರು 
(ಮೋಹತ. ೧೮-೧೦೩) ; ಕರದಲ್ಲಿ ಪಿಡಿದ ಗುರಾಣಿ ಕೈಗತ್ತಿಯ ಗರುವ 
ಮನ್ನೆ ಯರ ಸಂದಣಿಯ: ಪರಿವಿಡಿಯಿಂದಲಿ (ಕಂಸವಿ. ೧೧-೧೪). 
[ಕೆಯ್‌, 4 ಕತ್ತಿ] 

ಕೆಯ್ಲುಲೀ, ಕಯ್ಗಳ್ಳಿ, ಕಯ್ಲಟಃ, ಕೆಯ್ಬಟಃ, ಕೈಗಳಿ, ಕೈಗಟಃ 
(ಕ್ರಿ). ಕೈಮಾರು ; ಅಶಿಕ್ರಮಿಸು; ಹೆಚ್ಚಾಗು: ಕೆಯ್ಗಟದ ಮನೆ 
ವಾಲ೯್ಶಿಗೆ ಬುದ್ಧಿ ವೇಟಲೆಡೆಯಿಲ್ಲ (ಪಂಪಭಾ. ೭-೧೬ ವ); ಬರೆ ಪೊಸಸುಗ್ಗಿ 
ಕೆಯ್ಗಟ್‌ಯೆ ಕಣ್ಣೆಸೆದಿರ್ದುವು ನಂದನಾಳಿಗಳ್‌ (ಶಾಂತಿಪು. ೭-೧೨೪) ; 
ಒಸಗೆವಾತಂ ಪಂಕಡೊಳ್‌ ಶೋಯದೊಳ್‌ ಕೆಯ್ಗಲ್‌ಯೆ ಜಯಮ 
ನೊಳ್ಬಂ ನೋಡಲಾ ಧಾತ್ರಿಯೊಳ್‌ (ಲೋಕೋಪ. ೧೨-೪೦) ; ರುದ್ರಂ 
ಕಂಡಲ್ಲಿ ಕಣ್ಬೊಲನಾಗಿ ಕೆಯ್ಸಲಿೌಿದ ಮುಳಿಸಿಂ (ಕಾವ್ಕಾವ. ೫೭). 
ಕಯ್ಗಳಿ: ಕಾರ್ಯವು ಮಿಂಚಿಹೋಗಿ ಕಯ್ಗಳಿದ ತರುವಾಯ 
(ಮಂತ್ರಶ. ೭೪-೧೩). ಕಯ್ಸಟಕಿ: "ಕಯ್ದಲಕ - ಅಶಿಕ್ರಮಣೇ* 
(ಶಮಧಾ). ಕೆಯ್ಯ : “ಕೆ ಸುಟ್‌ದುದಸಕಟಾದುದೆನಿಪ್ಪು ನಾಮಂಔ 
(ಚತುನಿ. 11, ೧೧). ಕೈಗಳಿ; ಸಮರಾಂಗಳದೊಳಗೆ ಪೂಣ್ಮೋಡಿ ನಿಲೆ 
ಕೈಗಳಿಯೆ ಮೊಳಗಿತು ಸೂಳಡರಿ ಸನ್ನಾಹ ಪುದುಭೇರಿ (ಸಾಳ್ವಭಾ. ೮-೬೬). 


೨೦೭೨ 


ತಾ 


0 


ಕ್ರ 


20 


25 


55 


45 


ಕೆಯ್ಸಾಣೈ 


ಶ್ರೈಗೆಲಿಕಿ: ಪಟಕಿಗೆ ಮೇಣ್‌ ಪೊಗಲಕ್ಸಿ ಮೇಣ್‌ ನೆವಮಿಲ್ಲದೊಡಿಂತು 
ಕೈಗಟಿಿಯೆ ಬಗ್ಗಿಸುಗೆ ಮೇ ಇವರೆಲ್ಲರುಂ (ಕವಿರಾ. ೧-೧೩೬); 
ಸನತ್ಕುಮಾರ ಕುಬೇರ ವಿದ್ಯಾಧರ ಕುಮಾರಂ ಕೈಗಲಾಯೆ 
ಸೊಗಯಿಸಿ (ಶಾಂತಿಪು. ೫-೯೫ ವ); ಪಟುಗಟದ ಪಾಪಮಂ ಕೈಗಲಂದ 
ತಪೋನಳನೆ ಸುಡುಗುಂ (ಅರ್ಧನೇ. ೪-೧೨೯). 
(ಕೆಯಾ * ಕಲ] 

ಕೆಯ್ಸ್ಯಾ ಕಯ್ಲಾಯ್‌, ಕೆಯ್ಲಾಯ್‌, ಕೈಕಾಯು, ಕೈಗ್ಯಾ 
ಕೈಗಾಯ್‌, ಕೈಗಾಯಿ, ಕೈಗಾಯು (ಕ್ರಿ). ೧. ನಿಧಾನಿಸು; 
ತಡೆದುಕೊಳ್ಳು; ಕೈ ಎತ್ತದೆ ಇರು: ಅಂತು ಕಿಅದು ಪೊಲ್ಲು 
ಕೆಯ್ಲಾದು ಕಾದೆ (ಪ6ಪಧಾ. ೧೧-೧೮ ವ). ಕೆಯ್ದ್ಲಾಯ್‌: ೧. ಕನ್ನೆಯ 
ನೊಯ್ಯನೆ ಮಜಕೆಗೊಂಡೆನ್ನಂ ಕಯ್ನಾಯದೆಚ್ಚಪಂ (ನೀತಿಮಂ. ೧-೭೬). 
೨. ಕಾಪಾಡು ; ರಕ್ಷಿಸು: *ಕಯ್ಗಾಯ್‌್‌ - ಸಂರಕ್ಷಣೇ'' (ಶಮಧಾ). 
ಕೆಯ್ದಾಯ್‌ : ೨. ಕಜು ಕಣುಗಾಹಿಗಳನತಿ ಕರುಣದಲಿ'ಕೆಯ್ಲಾಯ್ದು 
ನಯನಾಪಾಂಗದಲಿ ನೋಡಿ (ನಿಭಾಗ. ೧೦-೧೩-೧) ; ಕೆಯ್ಗಾ (ಪಾಕಾಂ. 
ಕೈಗಾ) ಯ್ರುವಲ್ಲೆಮ್ಮ ಬಾಣಂಗಳೀಕ್ಷೆಸು (ಚೈ ಮಿಭಾ, ೨೫-೨೧). 
ಕೈಕಾಯು : ೧. ನೀವು ನೃಪದ್ರೋಹಿಗಳಾಗಿದ್ದರೂ ಬ್ರಾಹ್ಮಣರೆಂದು 
ತಿಳಿದು ನಾನು ನಿಮ್ಮನ್ನು ಕೈಳಾದು ಬಿಟ್ಟಿರುವೆನು (ತುಳಸಿ. ೮೫). 
ಶಿ. ಬೇರೊಬ್ಬರ ಕೈಯನ್ನು ಕಾದುಕೊಂಡಿರು; ಅ ನ್ಯ ರ 
ಸಹಾಯವನ್ನು ನಿರೀಕ್ರಿಸುತ್ತಿರು : ಹೆರರ ಕೈಕಾಯುತ್ತ ಸಾಯಜೆಯೆ 
ಬದುಕದೆಯೆ ಬಾಳ ನೂಕುವೆನು (ಹೊಂಗಳು. ೧೮-೨೫). ಕೈಗಾ, : 
೧. ತರಳನೆಂದಾನು ಕೈಗಾದು ಬಿಟ್ಟಡೆ ರಣ ದುರುಳತ್ವ ನಿನಗೆ ಸಿದ್ಧಿ ಪ್ರದೇ 
(ಮೋಹತ. ೩೪-೩೧). ೨. ಆನೆಡೆಯೊಳಂ ಕೈಗಾವ ಮಾಣಿಕ್ಮದೇವ 
ಪದಾಂಭೋಜಮೆ ಭವ್ಯಕೋಟಿಗೆ ಜಯಂಂ ಭದ್ರಂ ಶುಭಂ ಮಂಗಳಂ 
(ಆದಿಪು. ೧೭೯) ; ಕರುಣಾಕರನೆ ಕೈಗಾವುದೈ (ಕುವ್ಯಾಭಿ. ೩-೭೫) ; 
ಮೈಯಿಕ್ಕಿದನು ಕೈಗಾವುದೆಂದೆನುತ (ನಿಭಾಗ. ೭-೧೫-೨೦). ಕೈಗಾಯ್‌: 
೧. ದುಡುಕಿದರೆ ಕೈಗಾಯ್ದು (ಕುವ್ಕಾಅ, ೧೫-೨೯) ; ನಂಜರಾಜನಂ 
ಕೈಸೆಜಕೆಗೊಂಡು ಕೈಗಾಯ್ಡು ಕಳುಪುವೆಂ (ಚಿಕವಿ. ೫೯-೧೪). 
೨. ಕೃಷ್ಣ ಕರುಣಾಜಲಧಿಯೇ ಕೈಗಾಯಬೇಕೆಂದೊರಲಿದಳು ತರಳೆ 
(ಕುವ್ಯಾಸ.೧೯-೧೨೨).ಕೈ ಗಾಯಿ: ೧. ಪುಷ್ಪಬಾಣದರಸೇ ನೀ ಕೈಗಾಯಿ 
(ಉದ್ಭಟ. ೭-೬೩). ಕೈಗಾಯು : ೧. “ಸಹನತಾಳು, ತಡಕೊಳ್ಳು ” 
(ಜಾನಕೋ. ೪೧). [ಕಯ್‌ * ಕ್ಯಾ) 

ಕೆಯ್ದ್ಯಾ, ಕೈಗ್ಯಾ (ಕ್ರಿ). ಹೊಲವನ್ನು ಕಾಯು --ಕಾವಲಿರು : 
ಮುದದಿಂ ಕೆಯ್ಗಾವ ಪಾಮರಿಯರ್‌ (ಸುಕುಮಾ. ೯-೫೪); ಸಂತಂ 
ಕಿಟಕಿ ಆೆಗಳೊಳೋರೆಂತಿರೆ ಕೆಯ್ಗಾವವಳ್ಹಿ ರಂ ನೋಟ್ಪ್ಬವರಂ 
(ಕಾವ್ಕಾವ. ೨೧೩). ಕೈಗಾ: ಕೈಗಾವ ಪಾಮರಿಯರ್‌(ಮೋಹತ.೨-೪೩). 

[ಕೆಯ್ಮ್‌ + ಕ್ಯಾ) 

ಕೆಯ್ಸಾಣಿಕೆ "ಕೆಯ್ದಾಣ್ಯೆ' ನೋ. 

ಕೆಯ್ದಾಣ್ಯೆ, ಕಯ್ಗಾಣಿಕೆ, ಕಯ್ಲಾಣ್ಯೆ, ಕೆಯ್ಲಾಣಿಕೆ, ಕೈಗಾಣಿಕೆ 
(ನಾ). ಕೈಯಲ್ಲಿ ಕೊಡುವ ಕಾಣಿಕೆ; ಮುಖತಃ ಕೊಡುವ 
ಕಾಣಿಕೆ; ನಜರು. *ಕೆಯ್ಸಾಣ್ಕೆಗೆಯ್‌' ಪರಾ. ಕೆಯ್ಲಾಣಿಕೆ: 
ದೇವಿಡೆಆಕಿ ಅಡಿಗರ್ಚು ಕಾಣಿಕೆ ಕಯ್ಲಾಣಿಕೆ ಹಾಲಾವು (ಎಕ. ೪11, 
ತೀರ್ಥಹ. ೧೯೨-೪೬ ; 1103). ಕಯ್ಸಾಣೈ: ತಾನು ಇಲ್ಲಿಯೇ ಇದ್ದೂ 
ಅವಗೆ ಕಯ್ದಾಣ್ಯೆ ಯನೊಪ್ಪಿಸದೆಯೆ (ವಿಗಡ. ೧೩-೨೪). ಕೆಯ್ಲಾಣಿಕೆ: 
ಬಾಲಕರ ವದನದೊಳ* ವಾಣಿ 390 ನೆಲಸಿದಳೊ ಗಾನದೇವತೆಯ 
ಕೆಯ್ಗಾ [ಪಾಠಾಂ. ಮೈಗಾ]ಣಿಕೆಯೊ (ಜೈಮಿಭಾ. ೨೧-೫೭); ಕೆಯ್ನಾಣಿ 
ಕೆಯನೀನೆ! ಕೆಯ್ಕೆ ಕಾಣಿಕೆ ಕೇಳಲೇವೆ? (ಹೆಬ್ಬೆರ. ೧೮-೪) 


ಕೆಯ್ದಾಣೈಗೆಯ್‌ 


ಕೈಗಾಣಿಕೆ: ಕ್ರತುಶತದ ಕೈಗಾಣಿಕೆಯ ದೀಕ್ಷಿತರ ಸಿರಿಯಂತರವ 
(ಕು ೬-೯); ನಿಮ್ಮ ಕೈಗಾಣಕೆಯಾಗಿ ತೆಗೆದುಕೊಂಡುದು 
(ಎಕ. ೪1, ಕೊಪ್ಪ. ೨೧-೬; 1509) ; ಹೆದ್ದೊರೆಗಳು ಕೈಗಾಣೆಕೆಯಿತ್ತಡ್ಡ 
ಬಿದ್ದರು ಬಿಂಕವ ಬಿಸುಟು (ಮೊ € ಹ ತ. ೨೨-೫೪) ; ಜಲಜನಾಭನ ವೈರ 
ಕೈಗಾಣಿಕೆಯದಾಯ್ತೆಂದ (ಕೋಗಯ. ೬-೩೩). (ಕೆಯ್ಯ + ಕಾಣ್ಯೆ) 3 
ಕೆಯ್ಲಾಣೈಗೆಯ್‌ (ಕ್ರಿ). ಕಾಣಿಕೆ ಕೊಡು: ಕೆಯ್ದಾಜೈಗೆಯ್ದಂಭ್ರಗೆ 
ಮಣಿದು (ಕಬಶಂ. ೧-೮೪). (ಕೆಯ್ನಾಹ್ಯೆ 4 ಕೆಯ್‌,] 
ಕೆಯ್ದಾಯ್‌; "ಕೆಯ್ದ್ಯಾ' ನೋ. 
ಕೆಯ್ದಾವಲಿ (ನಾ). ಚಿಕ್ಕ ಕಾವಲಿ, ತವೆ; ಸಣ್ಣ ಹೆಂಚು: 
ಪೇಳ್‌ ಬೆಳಗುವುದೇ ಕನ್ನಡಿಯಂ ಬೆಳಗುವಂತೆ ಕೆಯ್ದಾವಲಿಯಂ 
(ಪುಸ್ಪಪು. ೧೬-೬೯). [ಕೆಯ್‌, + ಕಾವಲಿ) 
ಕೆಯ್ಗುಡ್ಕು "ಕೆಯ್ಗೊಡು' ನೋ. 
ಕೆಯ್ದುಡ್ಕು "ಕೆಯ್ಲೂಡು' ನೋ. 
ಕೆಯ್ದುಡುತೆ, ಕೈಗುಡಿತೆ (ನಾ). ಕುಡುತೆ ಮಾಡಿದೆ ಅಂಗೈ; ಸೇರಿ; 
ಬೊಗಸೆ: ಅಂಭೋರಾಸಿಯಂ ಕೆಯ್ದುಡುತೆಯೊಳಗಾಪೋಸಣಂ 
ಗೊಂಬರು (ಶಂಕದಾ. ೯-೬೬). ಕೈಗೆಡಿತೆ: ಎರಡು ಕೈಗುಡಿತೆಯಲಿ 
ಧರಿಸಿ (ತೊರರಾ. ೫-೯-೨೮). [ಕೆಯಾ 4 ಕುಡುತೆ (ಆ ಕುಡಿಕೆ)) 
ಕೆಯ್ದರು (ನಾ). ಒಂದು ಊರಿನ ಹೆಸರು: ಕಜ್ಗುಳ್‌ ವಲ್ಲವ ರಾಜನ 
ತೋಟ್ವ ಕೆಯ್ಲುರಾನ್‌. . .ಆಳೆ (ಎಕ. ೫11, ಮದ್ದಗಿ. ೯೪-೩; 750). [1] 
ಕೆಯ್ನೂಡಿಸು, ಕಯ್ಲೂಡಿಸು, ಕೈಗೂಡಿಸು (ಕ್ರಿ). ೧. ಕೈಗಳನ್ನು'[20 
ಕೂಡಿಸು; ಮದುವೆಮಾಡು ; ಪಾಣಿಗ್ರಹೆಣಮಾಡಿಸು: ಶಂತ 
ನಿವಳಂ ಕಂಡು . , , ಚಿಂತಿಸೆ ಭೀಷ್ಮನೀಕೆಯಂ ಕೆಯ್ದೂ ಡಿಸೆ ಆಂತನಳ 
ಗರ್ಭದೊಳ್‌ ಚಿತ್ರಾಂಗದಂ ಧರಾಕಾಂತಂ ವಿಚಿತ್ರವೀರ್ಯಂ. ಜನಿಸಿ 
(ಡೆಬಪು. ೫೪-೯). ಕಯ್ಲೂಡಿಸು: ೧. ಎಸೆವ ಕನ್ನೆಯನುಮಾವರಾ 
ಭಂಗೆ ಕಯ್ದೂಡಿಸಲೊಡಂ (ಪದ್ಮಕಾ. ೩-೭೬). ೨. ನೆರವೇರಿಸು; 
ಈಡೇರಿಸು: ಸಕಲ ಕಾರ್ಮೆಗಳನ್ನೂ . . . ಕಾರ್ಕಾತ್ಮಕವಾದ ಉಪಾಯ 
ಗಳಿಂದ ನಾವೇ ಕ ಯ್ಸೂ ಡಿಸಿ ಕೊಳ್ಳು ತ್ರ (ಬಿಟ್ಟಿ ಆ. ೧೬೫-೨೫). 
ಕೈಗೂಡಿಸು: ೧. ಪೆಣ್ನಂ ಬಜಕಿದೆ ಬಯಸಿ ಮೊಗಮಂ ಬಾತಣ್ಣಗೆ 
ರಣಮಂಡಪದೊಳು ... ಉಣ್ಣದರೊಳಗಣ ದೇವಿಯರಂ ನುಣ್ಣಿಸಿದಸಿ 
ಧಾರಾಪೂರ್ವಕದಿಂ ತಿಣ್ಣನೆ ಕೈಗೂಡಿಸಿ (ಜಯ ಕಾ. ೬-೯) ; 
೩. ಒದಗಿಸು; ಉಂಟುಮಾಡು: ಭೋಂಕನೆ ಕೈ ಗೂಡಿಸವಕ್ಕೆ ಸೈಪಂ 
(ಕುಸುಮಾ. ೮-೪) ; ಅತುಳ ಭಕ್ತಿಯನೆನ್ನೊಳಯತ್ನದಿಂದೆ ಕೈ ಗೂಡಿಸಿ 
ರಕ್ಷಿಸಯ್ಮ (ಶತಕ. ೧೬೨-೨೯). ೪. ಒಗ್ಗೂಡಿಸು; ಒಂದುಗೂಡಿಸು: 
ಎಲ್ಲರನ್ನು ಕೈಗೂಡಿಸಿ ಅವರವರ ವೈರವನ್ನು ಬಿಡಿಸಿ (ಕೃಷಿಸ್ರ. ೨೨), 
[ಕೆಯ್ಗೂಡು * -ಇಸ್ಕು] 
ಕೆಯ್ದೂಡು, ಕೆಯ್ಲೂಡು, ಕೆಯ್ಗ್ಸುಡ್ಕು, ಕೈಗೂಡು (ಕ್ರಿ). ಇ. ನೆರ 
ವೇರು; ಸಿದ್ಧಿಸು. ೨. ದೊರಕು; ಒದಗು; ಉಂಟಾಗು: 
ಳಾಡೊಡಮವೆಳೆ ಸಲೆ ಕೆಯ್ಗೂಡಿದುದೆನೆ (ಪಂಸಭಾ. ೫-೪೦). 
ಕೆಯ್ಗೂಡುಗು ಮೂಜು ತಿಂಗಳೊಳೆ ನಾಲ್ವಡಿ ಲಾಭಮುಂ (ಅಟ್ಟಮ. 
೬-೩೧); ಪೆಂಪಂ ಸೂಡೆ ಜಸವಂ ಮಾಡೆ ನೆಜಕಿ ಕೈಗೂಡೆ ಮುಕ್ತಿಸತಿ |40 
(ಬಸಪ. ೨೪-೪೫). ಕೆಯ್ಸೂಡು : ೧. ವಿಸಟಂಬರಿದಾಡಿದರಲ್ಲಿ ತಮ್ಮ 
ಕಯ್ಲೂಡಿದುದೆಂದು (ಹಮ್ಮೀರ. ೪-೨೭) ; ನಿನ್ನ ಕೋರಿಕೆ ಕಯ್ಲೂಡಲಿ 
(ಶಾಕುಂತ. ೬೫-೧೬). ೨. ದೇವರ್ಗ್ಗನಣಂ ಕಯ್ನೂಡದಂತಪ್ಪನಳಧರ 
ಸುಧಾಸಾರಮಂ ತೃಪ್ತಿ ಪರೈಂತವಲಂಪಿಂ ಹೀರ್ದು (ಕಾದಂಉ. ೫೨೨). 
ಕೆಯ್ಸುಡ್ಕು: ೨. ಬತ್ತಿದ ಬಾಯ್ದೆರಸಲ್ಲಿ ಭೀತಿ ಕೆಯ್ಗುಡೆ ಕಡು |45 
ನೇಗದಿಂದೆ ಕೊಣಕಿಟ್ಟುದು: ವನ್ಯ ಮೃಗೀ ಕದಂಬಕಂ (ಕಬಶಂ, ೩-೫೧). 


ವ್ಯಾಅ. 


ಕಾಜ 
ಇ 


ಜಾತ. 
ಐ 


೨೦೭೩ 


ಕೆಯ್ದೆಯ್‌ 


ಕೈಗೂಡು: ೧. ತರಹರಿಕೆ ಕೈಗೂಡದವನೀಶ್ವರೆನು ಕೌಸಲೆ ಸಹಿತ 
. - ೬ ಕಟ್ಟಿಳಲಿಕೆಯಲೈದಿದನು (ತೊರರಾ. ೨-೩-೫೩); ಬೇಡ ಲಲಾಟ 
ನೇತ್ರದ ಕೂಡೆ ಕಲಹ ಕೈಗೂಡದೆಂದೊಲಿದು ಪೇಳಿದಳು (ಮೋಹತ. 
೬-೮); ಆ ಪರಕೆ ಕೈಗೂಡಲೊಡನೆ ಸಾನುರಾಗದೊಳುಟ್ಟ ಪಸುರುಡುಗೆ 
ಯೆನೆ (ಜೈಮಿಛಾ. ೩-೨೨); ನೆನೆದೆಣಕೆ ಕೈಗೂಡುವುದು (ಮಲ್ಲಚ. ೧-೧೭). 
೨. ಶಂಕರಾಲಯಮಂ ಭೋಂಕನೆ ಕಂಡು ಪೂರ್ವಸ್ಮರಣೆ ಕೈಗೂಡಿ 
(ಬಸರ. ೨-೫೨) ; ಇವಳಿರದೆ ತಣು ಕೈ ಗೂಡಿದುದು (ಜಗನಿ. ೧೧-೪೩); 
ಕಷ್ಟ ಕೈಗೂಡಿದರೆ ಮಿಗೆ ವ್ರತಗೆಟ್ಟರೇ ಪಾಂಡವರು (ಕುವ್ಕಾಅ, ೧೬-೪೯). 
೩. ನೆರವಾಗು; ಅನುಕೂಲವಾಗು : ಕಾಲ ಕೈಗೂಡಿದೊಡೆ ಲೇಸಿನ 
ಮೇಲೆ ಲೇಸುಗಳೊದಗುವುವು (ಕುವ್ಯಾವಿ. ೧೦-೪೨), ೪. ಒಟ್ಟಾಗು ; 
ಒಗ್ಗೂಡು; ಒಂದಾಗು: ಇರದೆಂಟುಂ ದಿಗ್ಗಜಂಗಳ್‌ ನೆಅಕಿದಿದಿಕೊಳ್‌ 
ತಾಗೆಯುಂ ಮಂದರ ಕ್ಸಾಧರದೊಳ್‌ ಕೈಗೂಡಿ ಗೋತ್ರಾದಿಗಳೆ ಗಜ 
ಘಟಾರೂಸದಿಂ ತಾಗೆಯುಂ (ಆದಿಪು. ೧೪-೯೧) ; ಭೀಸ್ಮನನು ಕೈಗೂಡಿ 
ಕವಿಯಲಿ ದ್ರೋಣ ಗುರುಸುತರೆಂದುದಖಿಲಜನ (ಕುವ್ಯಾಭೀ. ೯-೪೧). 
(ಕೆಯ್ದ್‌ * ಕೂಡು] 

ಕೆಯ್ಸೆಯ್‌, ಕಯ್ಲೆಯ್‌, ಕೈಗೆಯ್‌, ಕೈಗೈ (ಕ್ರಿ). ೧. ಸಿಂಗರಿಸು ; 
ಅಲಂಕರಿಸು: ಮಂಗಳಾಭರಣದೊಳ್‌ ನೆಜಿಯೆ ಕೆಯ್ಗೆಯ್ದು 
(ಪಂಪಧಾ. ೧೦-೨೬ ವ) ; ಪೆಣ್ಣಿರೋಣಿವಿಡಿಯಂ ಕೆಯ್ದೆಯ್ದು ಬಂದೇಜಕಿ 
(ಪಂರಾಮಾ. ೨-೧೧); ಅಪೂರ್ವಚ್ಛಾ ಯೆಯಿಂ ಮಾಲ್ಯಲಕ್ಷ್ಮ್ಮಗೆ 
ಕೆಯ್ಗೆಯ್ದುಡು ಕೇಶಸಂಚಯಂ (ಪ್ಪಫು. ೩-೫೮). ಕಯ್ಗೆಯ್‌ ; 
೧, *ಕೆಯ್ಲೆಯ್‌ - ಭೂಷಣೋದ್ವಹನೇ* (ಶಮಧಾ) ; ಅಂತು ನೆಜಕಿಯೆ 
ಕಯ್ಗೆಯ್ದು. ವಧೂವರರಂ . . . ಮುಂದಿಟ್ಟುತಂದು (ಸುಕುಮಾ, 
೧೦-೧೦೦ ವ). ೨. ಸಿಂಗರಿಸಿಕೊಳ್ಳು ; ಅಲಂಕರಿಸಿಕೊ : ಬಣೆಗೆವಂದ 
ಪೂಗಳೊಳ್‌' ಪೂದುಡುಗೆಯಂ ಮಾಡಿ ವಸಂತಕಾಂತೆಯರಂತೆ ನೆಜ?್‌ಯೆ 
ಕಯ್ಲೆಯ್ದಾಗಳ್‌ (ಆದಿಫು. ೧೧-೧೨೮ ವ); ಮಹಾಶ್ವೀತೆಯಲ್ಲಿಗೆ 
ಪೋದಪ್ಪೆನೆಂದು. . . ಕಾದಂಬರಿ ಕಯ್ಗೆಯ್ದು (ಕಾದಂಉ. ೫೮೨) ; 
ನೀನಿಂತುಕರಂ ಕಯ್ಲೆಯ್ಲಾನಂದಮನಸ್ವನಾದೊಡೆ (ಪಂಚತಂ. ೭೭-೫). 
೩. ಅಣಿಯಾಗು; ಸಜ್ಜಾಗು; ಸಿದ್ಧ ವಾಗು: ಕಾಲವರಂದು ಕಯ್ಲೆಯ್ದು 
[ಪಾಠಾಂ. ಕಯ್ಗಾಯ್ಜು] ಕಟ್ಟಾಳಾಗಿ ಪೊಜಮಟ್ಟರೊಸೆದು (ಕುರಾಸಾಂ. 
೧೧-೪೦). ಕೈಗೆಯ್‌ ; ೧. ಮಿಂದಳಂಕಾರಮಂದಿರಕ್ಕೆ ವಂದು ನೆಜಕಿಯೆ 
ಕೈಗೆಯ್ಕೆ (ಆದಿಫು, ೪-೩೫ ವ). ೨. ಕಂತು ಕೈಗೆಯ್ವಂತೆ ನೆಜಕಿ ಕೈಗೆಯ್ದು 
(ಸುಕುಮಾ. ೧೧-೩೨ ವ); ಕರಂ ಕೈ ಗೆಯ್ದಳೀ ಗಳ್‌ ವನವನಿತೆ 
(ಕುಸುಮಾ. ೫-೨೬); ಮಲಯ ಜಮಿಕ್ಕಿ ಪೂವಮುಡಿದಾ ಲಲನೆ 
ಕೈಗೆಯ್ದಳಲ್ಲಿಯಲಿ (ಶ್ರೀಪಾಲ. ೨-೫೦). ಕೈಗೈ : ೧. ನೃತ್ಕವಾದ್ಕ 
ಶಿಲ್ಪಪ್ರವೀಣಮತಿ ಶರಧಿ ಧನು. ಕವಚಧರಂ ಕೈಗೈದಿರ್ಪವನೆನಿಕುಂ 
(ಜಾತತಿ. ೧೯-೯). ೨. ರೆಸದಾಳಿಯ ಬೆಳೆವೊಲನೊಪ್ಪಿದುದಾ ವಸುಧಾಸತಿ 
ಕೈಗೈೆಯೆ ವಿರಾಜಿಪ ಪಸುರ್ವಸದನದಂತೆ (ಜಯಕಾ. ೧-೩೮) ; ಕಾಂತಂ 
ಕಲಿದನೆನಗಿರಲ್ಹಕ್ಯುದಲ್ತೆಂದು ಕೈಗೈೈದೆಳೆಯಳ್‌ ತನ್ನಂ ಪರಿಚ್ಛೇದಿಸಿ 
ಬಗೆಯದೆ (ಸೂಕ್ತಿಸು. ೧೫-೭) ; ಅಬಲೆ ಕೈಗೈದು ಬೇಡಿದಳು... 
ಮುನಿಪತಿ ಗಂಡನಾಗೆನಗೆಂದು ಸಹಜಬ್ರಹ್ಮಚಾರಿಯನು (ನಿಭಾಗ. 
೪-೧೮-೭). ಹಿ, ಮುಕ್ತಿಲಲನೆಯನೊಲಿಸಲ್‌ ಕೈಗೈಡದು ನಿಂದನಜಿತ 
ಮುನೀಂದ್ರಂ (ಅಜಿಪು. ೭-೪); ಯಮಪುರಡೊಳಾಲಯ ೦ ಕೂಡೆ 
ಕೈಗೈವುತದೆ ನಿನಗೆ (ಚಿಬಪ. ೪೩-೧೩). ೪. ಅಣಿಗೊಳಿಸು; 
ಸಜ್ಜುಗೊಳಿಸು; ಸಿದ್ಧ ಪಡಿಸು : ಚರಾಚರಮನಂಬುರುಹಭವನೈದೆ 
ಸೃಜಿಸಿ ನೆಲೆಯಂ ಚತುರ್ದಶ ಭುವನಭವನಡೊಳ್‌ ಕೈಗೈದು 
(ಚೆಬಪು. ೧೫ ಸೂಚನೆ). [ಕೆಯ್ಯ + ಕೆಯ್‌,] 


ಜೆಯ್ಲೆಯ್ಮೆ ೨೦೭೪ ಳೆಯ 


ಕಾವಿ], 


ಕೆಯ್ದೆಯ್ಮೆ (ನಾ). ಕೈಕೆಲಸ: ಸೆಡೆಯಔಹ ಹೂಮೋರೆ ` ನಗೆ ಕಂಪಿ 
ನೊಸಗೆ ಒಡಲ ಕೆಯ್ಸೆಯ್ಮೆಯಿಂ ಬಳಗಕ್ಕೆ ಮೆಚ್ಚಾಗೆ'(ಕಾಲೂರ. ೪೦-೪೭). 
(ಕಯ್‌ * ಕೆಯ್ದೆ ;) 
೧. ಸಿಂಗರಿಸು ; ಅಲಂಕಾರಮಾಡು; ವೇಷಭೂಷಣಗಳನ್ನು | 5 
ತೊಡಿಸು: ಕೂಸಂ ನೇಜಿ ಕೆಯ್ದೆಯ್ಸಿಮೆಂದು. . ,ಪೇಟ್ವುದುಂ (ಪಂಪಭಾ. 
೩-೪೪ವ) ; ವೈರಿನೃಪಾಲದ್ವಿಪ ಮೌಶ್ತಿಳಾವಳಿಗಳಿಂ ಕೆಯ್ದೆಯ್ಸುಗುಂ 
(ಪಸ್ಪಸು. ೭-೪೮). ಕೆಯ್ದೆಯ್ಸು : ೧. ಜನಪೂಜಾಪುರಸ್ಸರಂ ಕನ್ನೆಯಂ 
ಕಯ್ಗೆಯ್ಸಿ (ಚಾವುಂಪು. ೭೯-೧೫); ಮಂಗಳಶೋಭೆ ಕಣ್ಗೊಳೆ ಕರಂ 


ಕೆಯ್ಗೊಯ್‌ (ಕ್ರಿ). ಹೊಲದ ಬೆಳೆಯನ್ನು ಕುಯ್ಯು: ಕೆಯ್ದೊಯ್ವ 
ಪೇರೊಕ್ಕಲಿಗನಂತೆ:( ಶ್ರೀ ಕಾಮಾ, ೬೪೪-೬೫). [ಕೆಯ್ಮ್‌- ಕೊಯ್‌,] 

ಕೆಯ್ಲೊಲೆ (ನಾ). &. ಕೈಯಿಂದ ಮಾಡುವ ಕೊಲೆ. ೨. ಸೊಂಡಿಲಿ 
ನಿಂದ ಕೊಲ್ಲುವಿಕೆ: ಕೆಯ್ಗೊಲೆ ಬಾಯ್ಲೊಲೆ ನೇಯ್ಗೊಲೆ ಕಾಲ್ಗೊಲೆ 
ಕೋಳೊಲೆಯಂ ಕಲಿಪ ಕಡು ಬಿನ್ನಣಂಬಡೆದು (ರಾಜಶೇ. ೬-೧೧ ವ). 

[ಕೆಯ್ಯ 4 ಕೊಲೆ] 

ಕೆಯ್ಗೊಳ್‌ "ಕೆಯ್ಕೊಳ್‌' ನೋ. 

ಕೆಯ್ಲೊಳಿಸು, "ಕೆಯ್ಯೊಳಿಸು' ನೋ. 

ಕೆಯ್ಲೊಳಿಸ್ಕು, ಕೈಕೊಳಿಸ್ಟ್ರು, ಕೈಗೊಳಿಸ್ಯ್ಯ (ಕ್ರಿ). ೧. ಅಲಂಕರಿಸು; 


ಕಯ್ಗೆಯ್ಸಿ ನಾನಾನಕಸ್ತರೆಮುಣ್ಣುತ್ತಿರೆ (ಕುಸುಮಾ.೫-೬). ಕೈಗೆಯಿಸು:; 
ಛಿ. ಒರ್ವ ಸೂಳಿಯನಿರ್ವರ್‌ ಕೈಗೆಯಿಸುತಿರ್ದುದಂ ಕಂಡು (ಚಾವುಂಪು. 
11, ೬೦); ಆಗಳಾ ಪದ್ಮಪುರಿಯಂ ಕೈಗೆಯಿಸವೇಲ್ಹು (ಕುಸುಮಾ. 
೧೧-೯೯ ವ್ರ; ಅಂಗಜ ಲಕ್ಷ್ಮಿಯನು: ಪೂಜೆಸುವವೊಲು ನಲಿದು ಚೆದು 
ರಿನಿಂ ಕೈಗೆಯಿಸಿದರು ಸಮ್ಮುದದಿ (ಸಾಳ್ವಭಾ. ೧೮-೭೯). ಕೈಗೆಯುಲ್ಸಿ : 
೧. ಕನ್ನೆಯಂ ನೆಆಕಿಯೆ ಕೈಗೆಯ್ಸಲ್ವೇಟ್ನು (ಶಾಂಕಿಪು. ೪-೯೦); ಅಂತು 
ಕೈಗೈಯ್ಸಿ ರುಕ್ಷ್ಮಿಣೆಯಂ ಪರಿಣಯ ಭವನದೊಳ್‌ ಯಥೋಚಿತಾಚಾರದಿ 
ಹಿರಿಸಿ (ಜಗವಿ. ೧೦-೧೨೯ ವ). ೨. ಅಣಿಗೊಳಿಸು; ಸಿದ್ಧ ಪಡಿಸು : 
ತಕ್ಳುವಂ ನೆಗಳ್ವಿನಂ ಕೈಗೆಯ್ಸಿದಂ ಪದ್ಮಜಂ (ದಿಷ್ಣುಪು, ೧-೨೪೫) ; 
ದಯೆಯಿಂ ಕೈಗೆಯ್ಸಿ ಸದ್ಭಕ್ತಿಯಿಂ (ಚಕವಿ. ೩-೩೦). ಕೈಗೈಸು: 
ಶಿ. ಬಣ್ಣದ ಸೊಡರ್ಗಳಂ ಕೈಗೈಸುವನುಜೆಯಂ (ಜೈ ಮಿಭಾ. ೧೩-೫೭). 
[ಕೆಯ್ಗೆಯ್‌. + -ಸ್ಕು] 

ಜೆಯ್ಲೆಯ್ದ (ನಾ). ಸಿ ದ್ಧ ಪಡಿಸುವಿಸೆ; ಅಣಿಗೊಳಿಸುವಿಕೆ: 
*ಸರ್ವಾಭಿಸಾರ ೫ (ನಾಚಿರಾ. ಕಿ). [ಕೆಯ್ಸೆಯ್‌ + -ಹ್ಮ) 
ಕೆಯ್ಲೊಡು, 'ಕೆಯ್ದುಡು, ಕಯ್ಲೊಡು, ಕೆಯ್ಯೊಡು, ಕೆಯ್ಗುಡ್ಕು, 
ಕೈಕೊಡು, ಕೈಗುಡು, ಕೈಗೊಡು (ಕ್ರಿ). ೧. ಕೈನೀಡು; ಕೈಯನ್ನು 
ಆಸರೆಯಾಗಿ ಕೊಡು; ಗೌರವಾದರಗಳಿಂದ ಕರೆತರುವುದಕ್ಕಾಗಿ 
ಕೈಹಿಡಿ: ಕೆಯ್ನೊಟ್ಟು ಚೈತ್ರಂ ನಡೆತರೆ (೧೦6. ೯-೯೬). ಕೆಯ್ಲುಡು : 
೧.ಕಯ್ಗುಡಲಿಷ್ಟಮಿತ್ರನೆ ಬರುತ್ತಿರ್ದಂ(ಕಾದಂಉ. ೭೯೪). ಕಯ್ದೊಡು: 
೧. ಕಯ್ಗೊಟ್ಟುತಂಜು ಸಿಂಹಾಸನದ ಮೇಲಿರಿಸಿ (ಸೇದಿರ. ೬೨-೧); ಕನಕ 
ಮಯ ಸುಖಾಸನದೊಳ್‌ ಕಯ್ಗೊಟ್ಟು ಮೂರ್ತಿಗೊಳಿಸಿ(ಉಜಶೇ.೩-೮೦ವ). 
ಕೆಯ್ಯೊಡು: ೧. (8). ಕೆಯ್ಗುಡು, : ೧, ರತಿ ನೆಲನುಗ್ಗಡಿಸೆಯರುಂ 
ಧತಿ ಕೆಯ್ಗುಡೆ (ಗಿರಿಕ. ೩-೪೫). ಕೈಕೊಡು : ೧. ಬೀಳುವ ಹಾಗಾದರೆ 
ನನ್ನ ಕೈಕೊಟ್ಟು ನಿಲ್ಲಿಸುತ್ತೇನೆ (ದೂಬೆಟ್ಟಿ. ೧೭೭) ; ಏಳಲಾರೆದೆ ಹಣೆಗೆ 
ಕೈಕೊಟ್ಟು ಬೀದಿಯ ಬಾಗಿಲಲ್ಲಿ ಕುಳಿತ ಆ. ಹೆಣ್ಣನ್ನು ನೋಡಿ (ಹೊಸಕಿ. 
೨೨). ೨. ಸಹಾಯಮಾಡು ; ನೆರವು ನೀಡು ; ಆಶ್ರಯಕೊಡು : 
ಉಕ್ಕುತಿದೆ ಕಣ್ಣೀರ ಧಾರೆ ಕಂಗೆಟ್ಟು ಬಿಕ್ಳುತಿರೆ ನಿಟ್ಟುಸಿರು ಒಡನೆ ಕೈ 
ಕೊಟ್ಟು (ಕಎಫು. ೩೬). ೩. (ಆಲಂ) ಮೋಸಮಾಡು; ವಂಚಿಸು: 
ಆದಕೆ ಅದೃಷ್ಟ ಅವರಿಗೂ ಕೈಕೊಟ್ಟಿತು (ಮರಳಿ. ೯೧). ಕೈಗುಡು: 
೧. ಅಮಳ್ಗಳ್‌ ಚಾಮರೆಮಂ ಬೀಸೆ ನಯದೆ ಕೈಗುಡೆ ಪಾರ್ಥಂ (ಜಗವಿ. 
೧೬-೭೪); ನರಸಿಂಗಮೊನೆಯರ್‌ ಕೈಗುಡೆ 'ತಾಯ್ತಂದೆಗಳ್‌ ಪರಸೆ 
(ನಂಬಿರ. 6-೫೩) ; ಮೆಲ್ಲನೆ ಕೈಗುಡುವ ಸೊಬಗೆಯರ (ಕಬ್ಬಿಕಾ- ೯೦). 
ಕೈಗೊಡು :'೧. ಕೃತಪುಣೈಗಾದರದಿ ಕೈಗೊಟ್ಟು ಕೆಲ ಕೆಲರ್‌ (ವರ್ಧಪು. 
೧೩-೫೨) ; ತನ್ನೊಡೆಯನಂ ಕೈಗೊಟ್ಟು ಮನೆಗೊಡಗೊಂಡು ಹೋಹಾಗ 
(ಬಸಪು. ೧೨-೭) ; ಕೈಗೊಡುವ ನೃಪತಿಗಳಿಕ್ಕಲಿಸೆ ಹೊಜವಂಟನರೆಸನು ; 
(ಕುವ್ಯಾಉ. ೨-೪). ೨, ಸುಗ್ರೀವಂಗೆ ಕೈಗೊಟ್ಟು ,., ವಾಲಿಯಂ ಮಧಿಸಿ 
(ಜೈ ಮಿಭಾ. ೧೮-೫). (ಕೆಯಾ + ಕೊಡು] 


PEST SLES NESSES NER ET ಧಗೆ ಘೂ ಪೋಾಾನಾಸಾಾಸ ಮಾ ಸಾಯ ಯಾವನ ವಾಮ 
ಯು ಎಂ EES 


20 


45 


`ಹಿಂಗರಿಸು: ಸಿಂಗರಮಂ ಕೆಯ್ಗೊಳಿಸುಶ್ತಿರ್ದರ್‌ (ಗಿರಿಕ. ೧೦-೨೯); 


ಐರಾವತ ಕರಿಕರಾಗ್ರದ ಸಿರಿಯಂ ಕೆಯ್ಗೊಳಿಸಿ ಮುಂಗೆಯ್ಕೊಳ್ಳುತ್ತಿನ 
ಕಂಕಣಮನಿಕ್ಕಿ (ರಾಜಶೇ. ೧೩-೬೯ ವ)- ೨. ಅಣಿಗೊಳಿಸು; ಸಿದ್ಧ 
ಪಡಿಸು. ಕೈಕೊಳಿಸ್ಕು : ೧. ಮತ್ತಂ ಕರ್ಣದೊಳ್‌ ಕೈಕೊಳಿಸಿ ಮೊತ್ತ 
ಜೊಳಿಳಲ್ಲು ಬಿತ್ತರಿಸುವುದುತ್ತಮುದ ಮುತ್ತಿನ ಕಡುಕುಗಳು 
(ನಂಬಿರ. ೪-೨೮). ೨. ಅಲರ್ವ ಹಾಜಿಯ ಮಾಲೆಗಳ ಕೈಕೊಳಿಸಿದನು 
(ಅಕ್ರೂ ಚ. ೮-90). ಕೈಗೊಳಿಸ್ಮು: ೨. ಮೊಲ್ಲೆಯ ಮುಗುಳ 
ಕಂಕಣಮಂ ಕೈ [ಪಾಕಾಂ. ಕೆಯ್‌]ಗೊಳಿಸಿ (ಗಿರಿಕ. ೫-೭೬ ನ). 
(ಕೆಯಾ + ಕೊಳ್‌ 4 -ಇಸು,] 


ಕೆಯ್ಯಟ್ಟಿ "ಕೆಯ್ಯಟ್ಟ' ನೋ. 
'ಕೆಯ್ದೋಡಿಸು, ' ಕೆಯ್ದೋಳಿಸು, ಕೈಜೋಡಿಸು (ಕ್ರಿ). ಎರಡು 


ಕೈಗಳನ್ನು ಒಬ್ಬಗೆ ಸೇರಿಸು; ನಮಸ್ಕರಿಸು; ಕೈಮುಗಿ: 

ಕೆಯ್ಕೋಡಿ[ಪಾ ಕಾ ೦. ಳಿ)ಸಿದ ಮಲ್ಲನ ೦ (ಗಿರಿಕ. ೨-೧೦೫ ವ). 

ಕೆಯ್ದೋಳಿಸು: ಮೇಲಿನ ಪ್ರಯೋಗದ ಪಾಠಾಂತರವನ್ನು 

ನೋಡಿ. ಕೈಜೋಡಿಸು: ಕೇವಲ ಜೀವರ ವಿಗ್ರಹಕ್ಕೆ ಕೈಜೋಡಿಸಿ 

ಆಗಲಿಲ್ಲ. ಈ ಗುಡಿಗಳನ್ನು ಹಸನು ಮಾಡಬೇಕು (ಹಬ್ಬಿಬ. ೨೮೧); 

ನಮಸ್ಕಾರ ಎಂದಿಷ್ಟೇ ಹೇಳಿ ಕೈಜೋಡಿಸಿದಳು (ವಾತ್ಸಲ್ಯ. ೨೨೨). 
[ಕಯ್‌ + ಜೋಡಿಸು] 


ಕೆಯ್ದೋಳಿಸು ಕೆಯ್ದೋಡಿಸು' ನೋ. 
ಕೆಯ 


ಬ್ರ) ಕೈತ, ಗೆಯ್ಮ, ಗೈತ (ನಾ). ೧. ಮಾಡುವಿಕೆ; ಕೆಲಸ; 
ಕಾರ್ಯ: ತಳರ್ವ ಚಿನ್ನಪೂಗಳನವಯಪದೊಳೆ ಸಯ್ತುಮಾಡುವ 
ಕೆಯ್ತ ಮುಮಂ (ಅದಿಪು. ೪೪೯ವ); ಆಗಳಾ ಮರುಳ ಕೆಯ್ತಕೆ 
ದುರ್ಯೋಧನಂ ಮುಗುಳ್ನಗೆ ನಕ್ಕು (ಪಂಪಭಾ. ೧೩-೫೫ ವ); ಪದೆಪಂ 
ಕೆಯ್ತಡೊಳುಂಟುಮಾಡಿ (ಸುಕುಮಾ. ೭-೧೧); ಅಂಗನೆಯರ 
ಕೆಯ್ತ ೦ಂಗಳನಂಗನೆಯರ ರೂಪಂ... ಆದರದೆ ಪೇಟನೆಂತುಂ ಚೈನಂ 
(ಸಮಪ. ೬-೬೦) ; ತನ್ನ ತಂಗೆಯ ಕೆಯ್ರಮನೆತ್ತಿ ನುಡಿದಳ್‌ ಮತ್ತೊ 
ರ್ವಳ್‌ (ಲೀಲಾವ. ೨-೮೪ 5), ಶೈತ್ಯ; ೧. ಪುದಿದ ಜಸಂ ಪೊದಲ್ಹ 
ಚಳನೊಂದಿವಳಂಕೃತಿ ಕೈತದೇಸಿಯೆಂಬುಡನೆನೆ ವಸ್ತು ವಿಡೈಯೆನೆ 
(ಪಂಪಭಾ. ೧೪-೫೯). 'ಗೆಯ್ತೆ: ೧. ಈ ಮನುಜರ ಗೆಯ್ತಮಂ ಬಿಸುಟು 
(ಕಾದಂಪೂ. ೫೬೮); ಇಂತು ಪಾರುಚೊಜಂಗನ ಗೆಯ್ತ ಮನೊಳಕೆೊಂಡು 
ಶೀಡೆ.(ಕಬ್ಬಿಉಾ. ೫೪) ; ಆ ಮುದುಕಿ ಇವನು ಪ್ರಬುದ್ಧ ಮಾನಕ್ಕೆ ಬಂದು 
ಗೆಯ್ತ ಮಾಡುವ ಕನಸು ಕಾಣುತ್ತಿದ್ದಾಳೆ (ಮುಳ್ಳುಹಾ. ೨೯); ಅವನ 
ಗೆಯ್ತಕೆ ಕಾಡಕೆಲಸ ಹಿಮಗಿರಿಯಾಗಿ ... ನಿಂತಿಹುದು (ಯಶೋಧ. ೨೦). 
೨. ಚೇಷ್ಟೆ: ಪಣ್ಬರಂಕುಸನಾ ಪಾಣ್ಪೆಯರಗೆಯ್ವಗೆಯ್ತಂಗಳುಮಂ 
ತೋರ್ಪ ಸನ್ನೆಗಳುಮಂ ... ಕಂಡು (ಪಂಪಭಾ. ೪-೮೩ ವ). ಗೈತ: 
೩. ಹೊಲದ ಉಳುಮೆ; ಕೃಷಿ: ಮುಂಗಾರು ಬಿದ್ದು ಕೈತನ 'ಗೈತ 
ಆರಂಭವಾಗಿದೆ (ರೂಢಿ). (ಕೆಯ + -ತ್ಯ] 


ಕೆಯ 


ಕೆಯ್ತ, ಕಯ್ತ, ಕೈತ್ಯ, ಗೆಯ್ದ್ಯ (ನಾ). ಮೋಸ; ಕಪಟ; 
ವಂಚನೆ: (8). ಕೆಯ್ದೆ: ಮಗನ ದುರುಕ್ತಿಯಂ ಮಗನ ದೂರ್ತು 
ಗಳಂ ಮಗೆನೊಂದು ಕಯ್ತಮಂ (ಧರ್ಮಾಮೃ. ೨-೧೩). ಶೈತ್ಯ: “ಸಲೆ 
ಕಸಟಿದೊಳ* ಕೈತ ಕೈದವಂ? (ಕಶರ. ೨೮) ; *ಕೈದವಂ ಕೈತ ಜತ್ತುಕ 
ಮೆಂದು ಕಪಟಕ್ಕೆಯ್ಯೈದಿರ್ಪ ನಾಮ ೫ (ಶಬ್ದಮಂ, ೫೩). ಗೆಯ್ತ, 
“ಮೋಸ, ಮಾಟ, ಕೈತವ” (ಕಂನುಹು. ೯೦). [ಆ ಸಂ. ಕೈತನ] 

ಕೆಯ್ತೀವು, ಕೈತೀವು (ಕ್ರಿ). ಕೈತುಂಬು: ದಿವ್ಕಾಸ್ತ್ರಂಗಳಂ ಪಿಡಿದು 
ಕೆಯ್ತೀವಿಕೊಂಡಗ್ನಿದೇವನಂ ನೋಡಿ (ಪಂಪಭಾ. ೫-೪೮ವ). ಕೈತೀವು: 
ಅಡಕೆಯ ಪೋಲ್ಗಳುಮಂ ಕೈತೀವಿದೆಲೆಯುಮಂ (ವಡ್ಡಾರಾ. ೭೮-೨೪). 

[ಕೆಯ + ತೀವ್ರ) 

ಕೆಯ್ದರ್‌ (ಕ್ರಿ). ಕೈನೀಡು; ಕೈಮಾಡು: ತೆಜದಿಂದಮುಟ್ಟುದುವರಂ 
ಕೆಯ್ದಂದು ದುಶ್ಶ್ಕಾಸನಂ , . . ತೆಗೆದಂ ಧಮ್ಮಿಲ್ಲಮಂ ಕೃಷ್ಣೆಯಾ 
(ಪಂಪಭಾ. ೭-೫). [ಳೆಯ 4 ತರ್‌] 

ಕೆಯ್ದೀನಿಗೆ, ಕಯ್ದೀನಿಗೆ, ಕೈದೀವಿಗೆ (ನಾ). ಕೈಯಲ್ಲಿ ಹಡಿಯುವ 
ದೀಪ; ಕೈದೀಪ: ನಿಶಾಸಮಯದೊಳ್‌ ಪತ್ತೆಂಟು ಕೆಯ್ದೀವಿಗೆಗಳ 
ಬೆಳಗಿನೊಳಂ (ಪಂಪಭಾ. ೧೦-೫ ವ) ; ಬಟಿಕಿಯಂ ಪೋಗುತ್ತುಂ ಪೆಣಗು 
ಜಿವಿನನುಚರರ ತೆಜದೆ ಕೆಯ್ದೀವಿಗೆಗಳ್‌ ಪಲಪಟನೆಸೆದಿರೆ (ಶಾಂತಿಪು. 
೮-೬೪); ಹರಿಯ ಭುಜದಳವನೀಕ್ಷಿಪ ಸುರೆಸಮಿತಿಗೆ ಬೆಳಗಿದಂತೆ 
ಕೆಯ್ದೀವಿಗೆಯಂ (ಪಂರಾಮಾ. ೧೧-೧೨) ; ಕೆ ಯ್ಜ್ದೀವಿ ಗೆ ಮುಂದೆ 
ನೆವಕಿರ್ದುದಾ ಮೆಯ್ದೀವಿಗೆಯೊಳೆ ನಡೆದನು (ಛರ ಡ. ೧೨-೧೦). 
ಕಯ್ದೀವಿಗೆ: ಕಯ್ದೀವಿಗೆಗಳ ಬೆಳಗಿಂ ಕಾಯ್ದೆ ಸೆವ ಸಹಸ್ರಶಿರೆಣನಿಂ 
ಭೇದಿಸಲೇಗೆಯ್ದುಂ ಬಾರದುದೆಲ್ಲವೆ ಮಾಯ್ದೀಜವ್ವನದೊಳೊಡಲೊಳಿಡಿ 
ದಿರ್ದ ತಮಂ (ಕಾದಂಪೂ. ೫೨೯); ಇರುಳ ಕಯ್ದೀವಿಗೆಗಳ ಕಿರಿಯ 
ಪ್ರಮಾಣಗಳಲ್ಲಿಯೇ ... ಕರ್ತವ್ಮಗಳನ್ನು ನೆರೆವೇರಿಸಿಕೊಳ್ಳೋಣ 
(ಜಿಟ್ಟಅ. ೭೫-೧೮). ಕೈದೀವಿಗೆ: ಬೆಳಗುವ ಕೈದೀವಿಗೆಗಳ ಬೆಳಗುಂ 
ತರತರದಿನೊಗೆವ ತಾರೆಗಳ ಗೊ೦ದಳಮು ೦ (ಆದಿ. ೧೨೨೩); 
ಶ್ರೀವಿಜಯರ ಕವಿಮಾರ್ಗಂ ಭಾವಿಪ ಕವಿಜನದ ಮನಕೆ ಕನ್ನಡಿಯುಂ 
ಕೈದೀವಿಗೆಯುಮಾದುವು (ಪಂಚತಂ. ೫-೨) ; ಅಲ್ಲಲ್ಲಿ ಕೈದೀವಿಗೆಗಳು 
ತೆಬ್ಲಯೆನ್ಸಿ (ನಂಬಿರ. ೧೦-೪೯); ಕತ್ತಲೆಯಿಅಕಿತದಲಿ ಕೈದೀವಿಗೆಯ ಹಂಗೇಕೆ 
ದಿನಮಣಿಗೆ (ಕುವ್ಯಾಕ. ೧೫-೧೪); ಸಾಲ ಕೈದೀವಿಗೆಯ ಸಂಭ್ರೃಮದೊಳು 
(ಜೈಮಿಭಾ. ೨-೪೭). [ಕೆಯ್ಕ್‌ + ದೀವಿಗೆ] 

ಕೆಯ್ದು, ಕಯ್ದು, ಕೈದು, (ನಾ). ಆಯುಧ; ಶಸ್ತ್ರ: *ಹೇತಿಃ, 
ಶಸ್ತ್ರಂ, ಪ್ರಹರಣಂ, ಆಯುಧಂ, ಅಸ್ತ್ರಂ ~ಈಜ ಕೆಯ್ದು? (ಹಲಾಯು. 
೭೬-೩೦೮); ಮೆದನನ ಕೆಯನವೆಲ್ಲಿದನನಂಗನ ಕೈಪೊಡೆಯೆಲ್ಲಿದಂ 
(ಆದಿಪು. ೩-೧೫) ; ಪಲವುಂ ಕೈಗಳಿನೆ ಕೆಯ್ದುವಂ ಪಿಡಿದಿರ್ದ (ಸಮಪ. 
೮-೧೭೩) ; ಒಳಗೆ ತಳತಳಿಸಿ ಪೊಳೆವ ಕೆಯ್ಮುಗಳ ಬಳಗಮಂ (ಪುಷ್ಪಪು. 
೨-೯೧ ವ); ಮಸೆದ ಕೆ ಯರ ಗಳ ತುಕ್ಳುಗೊಳ್ಳೊಡಂ (ಅಟ್ಟಮ. ೨-೧). 
ಕಯ್ದು: ಪರಬಳವೆಯ್ದಿ ಕಯ್ದುನೆಡೆಯಾಡುವ ತಾಣದೊಳಲ್ಲಿ 
ಬೀರಮಂ(ಎಕ.11,೧೩೪-೩೫, 982); ತಾವಿರ್ವರುಂ ಕಯ್ದುವಂ ಬಿಸುಟರ್‌ 
(ಗದಾಯು. ೨-೧೧); ಕಲಿತನಮುಂ ಮಹಾಬಲಮುಳ್ಳನ 'ಕಯ್ದುವೆ 
ಕಯ್ದುಪಂದೆ ದುರ್ಬಲನೆನಿಸಿರ್ದವಂ ಪಿಡಿದ ಕೈದುವದೇತಜ ಕೈದು 
(ಪಂರಾಮಾ. ೩-೧೫೦); ಶಸ್ತ್ರೋಪಜೀವನಂ- ಕಯ್ದುವಿನಿಂ ಜೀವಿಸು 
ವುದುಂ (ನೀತಿವಾ.೬-೯); ಕಯ್ದು ಮುಖಕಿಯೆ ಕಯ್ಯ ಹರಿಗೆಯ ತೆಗೆದಿಟ್ಟು 
(ಕುರಾಸಾಂ. ೧೨-೬೮). ಕೈದು: ಕೈದುಗಳತ್ತ ಕೈಯಂ ನೀಡಲ್‌ ಬಗೆ 
ವನ್ನೆಗಂ (ವಡ್ಡಾ ರಾ.೯೯-೧೭); ಇಜವೆಡೆಗೈಯ ಕೈಯುಗುರೆ 
ಸಾಲದೆ ನಚ್ಚಿನ ಕ್ಸ ದುವೇ ಬ್ಫು ದೆ (ಕಾವ್ಯಸಾ. ೪೧೧ ಶೂದ್ರಕ) ; 


ಟ್ರಿ ೨೦೭೫ 


poy 
ಳೂ 


25 


45 


ಕೆಯ್ಕ್ಮುಗೊಳ್‌ 


ಪುತ್ತೇಜಕಿದನಂ ಕೈದುವನಿತ್ತನನೇರ್ಪೆತ್ತನಂ ರಣಾಂಗಣದೊಳ ಬೆನ್ನಿತ್ತ 
ನನಿಜಿಯರ್‌ (ಪಂಚತಂ. ೨೪೪-೧೩), ಕಲಿಯ ಕೈಯ ಕೈದುನಿನಂತಿರ 
ಬೇಕು ಆಯ್ಕಾ (ಬಸವ. ೭೬೩); ನೊರಜ ಕೊಲುವಡೆ ಕೈದುವೇತಕೆ 
(ವಂಚ. ೬-೮); ಕೈದು ಮುಜಃಡರೆ ಹಗೆಗೆ ತನ್ನಯ ಕೈದು 
ಕೊಟ್ಟಿ ವರುಂಟಿ (ಕುವ್ಯಾಅ. ೨೦-೩೨); ವೀರನಾದೊಡೆ ಕೈದುಮುಟ್ಟ ಗಳ 
ಘೋರ ಪ್ರಹಾರಮಂ ತೋಟಕಸು (ಜೈಮಿಭಾ. ೪-೩೩). 

[ದೇ. ॥ ತುಳು. ತೆಲು, ಕೈದು] 


ಕೆಯ್ಮುಕಾಲ, ಕಯ್ದುಕಾಲ, ಕೈದುಕಾರ, ಕೈದುಕಾಲ, ಕೈದುಗಾಅ 


(ನಾ). ಆಯುಧವನ್ನು ಹಿಡಿದವನು; ಶಸ್ತ್ರಧಾರಿ; ಯೋಧ : 
ಪಗೆಕಾಜನಾಗಿಯುಂ ಕೆಯ್ಮಿಗೆ ತಕ್ಕಂ ಕೆಯ್ದುಕಾಜನೆನಿಸಲ್ಯಾಜಂ 
(ಕಾವ್ಯಾವ. ೩೨೫). ಕಯ್ದುಕಾಲಿ: ಮೆಯ್ದೆ ಗೆದರಡಯೊಯ್ಲಿ ನಲಿ ಬಲು 
ಗೆಯನ್ನು [ಪಾಠಾಂ. ಗೈದು] ಕಾಣರು (ಕುವ್ಯಾಆ. ೭-೩೫); ಕೊಯ್ದ 
ಕೊರಲಿನ ಕೊಜಕಿದ ತೋಳಿನ . . . ಕಯ್ದುಕಾಜರು (ಕುರಾಸಾಂ. 
೧೪-೬). ಕೈದುಕಣರ: ಕೈದುಕಾರರು ಹೊಕ್ಕು ಪಂಥವನೈದಿ ಕಾದು 
ತ್ತಿರಲು (ದೇವೀಮ. ೩-೧೦) ; ಪೆರ್ಬಾಗಿಲಂ ಕಾವಲಲೆಯುವ ಕೈದು 
ಕಾರನ ತನುಚ್ಛಾಯೆ (ಶ್ರೀರಾಮಾ. ೪೬೩-೪೯೯). ಕೈದುಕಾಲಿ : ಕೈದು 
ಕಾಜಂ ಬಂದಿಕಾಜಂ (ಶಮದ. ೧೯೯ ಪ್ರಯೋ); ಕೈದುಕಾಆರ ಗುರು 
ಛಡಾಳಿಸಿ ಮೈಡೆಗೆದು ನಿರ್ಜರರ ನಗರಿಗೆ ಹಾಯ್ದನು (ಕುವ್ಯಾದ್ರೊ. 
೧-೩); ತಪದ ಮಾರ್ಗದ ಕೈದುಕಾಣರು ಕಾಣಲಜಕಿಯರು ವೈದಿ 
ಕೋಕ್ತ ವಿಧಾನತತ್ವದಲಾವನಂಥಿಯನು (ನಿಭಾಗ. ೭-೧-೧೨). 
ಶೈದುಗಾಯಿ;: ಕಂಚಗಾಅರು ಕೈದುಗಾಜರು (ಮೋಹತ, ೩-೨೨); 
ಕೊಂತಗಾಣರ ಹರಿಗೆಕಾಜರ ಕೈದುಗಾಜರ ಪಡೆವೆರಸು 
(ರಾಮಾಶ್ಚ. ೯೩-೨೯). [ಕೆಯ್ದು 4 -ಕಾಜ] 


ಕೆಯ್ಮು ಕೆಯ್‌ "ಕೆಯ್ದುಗೆಯ್‌? ನೋ. 
ಕೆಯ್ಮುಗೆಯ್‌, ಕಯ್ದುಗೆಯ್‌, ಕೆಯ್ದಾಕೆಯ್‌, ಕೈದುಗೆಯ್‌, 


ಕೈದುಗೈ (ಕ್ರಿ). ೧. ಆಯುಧವನ್ನು ಪ್ರಯೋಗಿಸು ; ಶಸ್ತ್ರ 
ಪ್ರಹಾರಮಾಡು ; ಕಾಳೆಗಮಾಡು; ಸೆಣಸು: ಏಲ್ಲದೆ ತೊಲಗಿದಿ 
ರಿಂದಂತಲ್ಲದೊಡೆಯ್ದಾರ್ದು ಕೆಯ್ದು ಗೆ ಯ್‌ ನೀನೀಗಳ್‌ (ಕವಿರಾ. 
೩-೧೯೯). ಕಯುನ್ನಿಗೆಯ್‌ : ೧. ಮಾತಿನೊಳೇನೊ ಕಯ್ದುಗೆಯ್‌ 
ಬಜುವನನಾಜಿಶ್ರಾಂತನಂ ಯಶೋಧನನಿಜಿಕಿಯಂ (ಶಾಂತಿಪು. ೪-೫೧) ; 
ಆರ್‌ ಮರುತ್ಸೂನುಗೆ ಕಯ್ದುಗೆಯ್ದು ಕಡುಗೆಯ್ದು ಬರ್ದುಂಕುವರಾಜಿ 
ರಂಗಡೊಳ್‌ (ಪಂರಾಮಾ, ೧೦-೨೧೪). ಕೆಯ್ದೂ ಕೆಯ್‌: ೨. ಆಯುಧ 
ವನ್ನಾಗಿ ಮಾಡಿಕೊಳ್ಳು ; ಆಯುಧದಂತೆ ಪ್ರಯೋಗಿಸು: ಮದನನ 
ಕೆಯ್ಮುಕೆಯ್ದು ಕರಶಾಖೆ ಮುರುಂಟದುಡು (ಆನಂಪು. ೧-೨೪). 
ಕೈದುಗೆಯ್‌ : ೧. ಕಲಹಕ್ಕೆ ವಂದು ನಣ್ಪುದೋರ್ಪೊಡವಸರಮಲ್ತು 
ಕೈದುಗೆಯ್‌ (ಪಂರಾಮಾ. ೧೦-೧೫೩ ವ) ; ಬಗ್ಗಿಸೀ ಕೋಕಿಳವೆನ್ನೊಳ್‌ 
ತಾವೆ ಮಾಯ್ಕುಂ ಭುವನಜಯಮನಾಂ ಕೈದುಗೆಯ್ವನ್ನಮೇನೆಂದು 
(ಜಗವಿ. ೧೪-೪೧). ಕೈದುಗೈ : ೧. ಕೈದುಗೈದು ಸೋಲ್ತರ್‌ 
(ರಾಮಾಶ್ಚ. ಆ೫-೧೩). (ಕೆಯ್ದು * ಕೆಯ] 


ಕೆಯ್ದುಗೊಳ್‌, ಕೈದುಕೊಳ್‌, ಕೈದುಗೊಳ್‌ (ಕ್ರಿ). - ಕೆಯ್ದು 


ಗೆಯ್‌: ೧. ಪವನಸುತಂ ಗದೆಗೊಳೆ ಗಾಂಡಿವಿ ಬಿಲ್ಗೊಳೆ ಕೆಯ್ದುಗೊಳ್ಳ 

ಮಾರ್ಕೊಳ್ಳದಟರ* ಭುವನದೊಳಿಲ್ಲ (ಗದಾಯು, ೩-೧೬) ; ಕೆಯ್ದುಗೊಳ 

ವೇಳ್‌. ಪದಾತಿಯಂ ಬೇಗಂ (ಗಿ ರಿಕ. ೬-೫೫). ಕೈದುಕೊಳ್‌ : 

೧. ಕಡು ಹೀಹಾಳಿಕಾಜರು ಕೈದುಕೊಂಡರು ಬಾಲಕನ ತಣಂಬಿದರು 

(ಕುವ್ಕಾದ್ರೋ. ೫-೪೨). ಕೈದುಗೊಳ್‌ : ೧. ಇವರೆಮ್ಮಾಚಾರ್ಯರೆಂ 

ಜೋನಡೇರ್ವೆಸನಂ ಮಾಣದೆ ಕೈದುಗೊಳ್‌ (ಪಂಪಭಾ, ೧-೭೮) ; 
131 


ಕೆಯ್ದುಡುಕು 


ಪೊಜಮಡು ನೀಂ 'ಕೈದುಗೊಳ್‌ (ಗದಾಯು. ೭-೧೩). ೨. ತ್ರಿಪುರಾರಿ! 


ಯುರಿಗಣ್ಣಿಂಗೆ ಸೋಲದ ಕೈದುಕೊಂಡನು (ಕುವ್ಯಾದ್ರೋ. ೩-೫೮). 
[ಕೆಯ್ದು + ಕೊಳ್‌] 
ಕೆಯ್ದುಡುಕು, ಕಯ್ತುಡುಕ್ಕು ಕೈದುಡುಂಕು, ಕೈದುಡುಕ್ಕು (ಕ್ರಿ). | 
೧. ಕೈಯಿಂದ ಗಬಕ್ಕನೆ ಹಿಡಿದುಕೊಳ್ಳು; ತುಡುಕು; ಕ್ಸ! 5 
ತುರುಕು; ಕಿತ್ತುಕೊಳ್ಳು; ಅಪಹರಿಸು : ಇಡಿದಿಂಧನದೊಳೆ ಫಣಿ 
ವೊಳಗಡಂಗೆ ಮಣಿಗಂಡು ಕೆಂಡನೆಂದೊರ್ವಂ ಕೆಯ್ದುಡುಕೆ (ರಾಜಶೇ. 
೯-೨೫). ಕಯ್ತುಡುಕು: ೧. ಕತ್ತೆತ್ತಿನೋಡಿ ಕಯ್ತುಡುಕಿ 
ಬಲ್ಬಿನಿಂದ ಅದನ್ನೆ ಳೆದು (ಮಂತ್ರಶ. ೧೦-೮). ಶೈದುಡುಂಕು: 
೧. ಕಿಜಕಿಯ ಕೃತಿ ಪಿರಿದೆನಿಕ್ಕುಂ ಪೆರರರ್ಥಕೆ ಕೈದುಡುಂಕದಿರೆ ಸತ್ಯವಿಗಂ 110 
ಕಿಜಕಯ ಸಿರಿ ಸಿರಿಬೆನಿಕುಂ (ರಾಜೇ, ೧-೩೨). ಕೈದುಡುಕು, | 
೧.. ರದನಾಗ್ರ ದ್ವಂದ್ವಮಂ ಕೈದುಡುಕಿ ಪಿಡಿದು (ಜ ಗವಿ. ೬-೫೫); 
ಮೃಡನ ಭಕ್ತರು ಪರಧನಕೆ ಕೈದುಡುಕುವರೆ (ಬಸಪ. ೧೧-೧೨). 
೨. ದುಡುಕು; ಮುನ್ನುಗ್ಗು : ವೃಕೋದರನ ವಲ್ಲಭೆಯ ಕಂಡನು 
ಕೈದುಡುಕಲಂಜಿದನು (ಕುವ್ಯಾವಿ. ೩-೭೪) ; ಕಂದು ಕಸರಿನ ಕಲಿಮನದ 
ಕಡುಹಿಂದ ಕೈದುಡುಕಿದರು ಕದನಕೆ ಕಲಿಗಳು (ತೊರರಾ. ೪-೩-೬). 
[ಕೆಯ್ಯ್‌ + ತುಡುಕು (ಆ ತುಡುಂಕು)] 
ಜೆಯ್ದೂವಿಡಿ, ಕೈದುವಿಡಿ (ಕ್ರಿ). ಆಯುಧವನ್ನು ಹಿಡಿ; ಯುದ್ಧ 
ಮಾಡು: ಶಸ್ತ್ರಾಜೀವಃ, ಕಾಂಡಪೃಷ್ಠಃ- ಈ ೨ ಕೆಯ್ದುವಿಡಿವವಂ 
(ಹಲಾಯು. ೬೭-೨೫೧) ; ಕೆಯ್ದೂವಿಡಿವಂ ಶಸ್ತ್ರಜೀವಿ (ಮಂಗರಾ. ೭೫-೭). 
ಕೈದುನಿಡಿ : ಲಾಭದಲಂಪಿಂ ನಡೆಯಲ್ಯೆ ಕೈದುನಿಡಿಯಲೈಂ 
ದಂದಜಂ ಬೇಆಕ ತೋಜಕಿದೊಡೆ (ಆದಿಪು. ೮-೭೩); ನೀಮುಂ 
ತಾಮಂನಿಂದಿರ್ಚಿ ಕೈದುವಿಡಿವನ್ನಂ ನಿಲ್ವ ಸಂಗ್ರಾಮಮಿಲ್ಲ (ವರ್ಧಪು. 
೭-೫೬) ; ಕಚ್ಚಿ ಗಟ್ಟಿ ದೆ ಕೈಡುನಿಡಿಯದೆ ಕೆಚ್ಚೆದೆಯ ನುನಸಿಜನ ತಪಸಿನ 
ಕಿಚ್ಚಿಸಿಂದುರುಪಿದೆ (ಸಾಳ್ವಭಾ. ೩-೫). [ಕೆಯ್ದು + ಪಿಡ್ಮಿ] 
ಕೆಯ್ದೂವೊ, ಕೈದುವೊಟು (ಕ್ರಿ). - ಕೆಯ್ದುವಿಡಿ : ವೀರನುದಾರೆಂ 
ಶುಚಿ ಗಂಭೀರಂ ನಯಶಾಲಿ ಕೆಯ್ದುವೊತ್ತರ ದೇವಂಗಾರೆಜಗರ್‌ 
ನೃಪತುಂಗಂಗೆ (ಶಮದ. ೧೪೦ ಪ್ರಯೋ). ಕೈದುವೊಯು; 
ಇವರೊಳುಂಟೀ ಕೈದುವೊತ್ತ ವರನಅಸುವೆನು (ಕುವ್ಯಾದ್ರೋ. ೧೯-೪೨). 
[ಕೆಯ್ದು + ಪೊಟು,] 
ಕೆಯ್ಮೆಗೆ, ಕೈತಿಗೆ, ಕೈದಿಗೆ (ಕ್ರಿ). ೧. ಕೈಯನ್ನು ಹಿಂದಕ್ಕೆ 
ತೆಗೆದುಕೊ: ಅಂತು ಮಜುಗಿ ಕರುಣಾಕರಂ ಕಸರ್ದಿ ಕೆಯ್ದೆಗೆದು 
ನಿಂದಾಗಳ್‌ (ಶಬಶಂ. ೪-೮೮ ವ). ಶೈತೆಗೆ: ೧. ಒಡನೆ ಕೆನ್ನೆತ್ತರು 
ಚಿಮ್ಮಿದೆಂತಾಗಿ ಬೋಳನು ಕೈತೆಗೆದನು (ಕಾಲೂರ. ೯ ಕಥಾಸಾರ). 
ಕೈದೆಗೆ: ೧. ಸವಿನೋಡಿ ಅಂಬಲಿಯ ರುಚಿಯಾಯಿತ್ತೆಂದು ಕೂಡಲ 
ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ (ಬಸವ. ೭೯೪); ಅದರದಿ 
ಹುಳಿಯಂಬಕಳವಂ ಕೈದೆಗೆಯದುಆಕ ಸುಜಕಿಸುಚಿಕಿದು (ಬಸಪು. ೧೫-೨೬); 
ಕಆುಬನೊಡನೇನೆಂದು ಕೈದೆಗೆದು ಕಾದಿದೊಡೆ ಬೆಜಕೆದೊ ಬಹಳ ಗರ್ವದೆ 
(ಚಿಬಪು. ೪೦-೧೨). ೨. ಹಿಂಜರಿ; ಹಿಮ್ಮೆಟ್ಟು; ವಿಮುಖನಾಗು : 
ಆಕೆಯೆನಿತರ್ಥಮಂ ಬೇಡಿದೊಡನಿತುವುಂ ಪ್ರೀತಿಯಿಂ ಕೈದೆಗೆಯ 
ದೆರಡುಗೇಳದೆಯನವರತಂ ಕುಡುತ್ತುಮಿರ್ಪುದುಂ (ಧರ್ಮಾಮೃ.೨-೧೧೪); 
೨. ದಿಟಕ್ಕಿಂತೊರ್ವರೊರ್ವರ್ಗೆ ಯೋಧನದೊಳ್‌ ಕೈದೆಗೆವನ್ನರಿರ್ದಪರೆ 
(ವರ್ಧ ಪು. ೭-೫೬); ಕಳವಳಿಸಿದರು ಕಾಯದಲಿ ಕಕ್ಕುಲಿತೆಗಾಅರು 
 ಕೈಡೆಗೆದರಗ್ಗಳೆಯನುಲಬೆಗೆ (ಕುವ್ಯಾಡ್ರೋ. ೧೫-೫೧); ಕಾಳಗದೊಳು 
ಕೈದೆಗೆನ ಖೂಳನೃಪರ (ಕುರಾಸಾಂ. ೧೯-೩೨). 
[ಕೆಯ್ಯ್‌ ೬ ತೆಗ್ನೆ] 


[25 


40 


45 


೨೦೭೬ 


ಕೆಯ್ನ್ನರ್‌ 


ಕೆಯ್ದೊಳೆ, ಕೈತೊಳೆ, ಕೈದೊಳೆ (ಕ್ರಿ). ಕೈಯನ್ನು ತೊಳೆ, — ಸ್ವಚ್ಛ 
ಮಾಡು : ಗಂಧೋದಕದಿಂದೆ ಕೆಯ್ದೊಳೆದು ಶ್ರೀಗಂಧದ ಮೆಯ್ಗೂಡಿ 
ಕೊಂಡು (ಮೋಹತ. ೪೨-೬೮). ಕ್ಸ ತೊ ಳೆ: ಭೋಜನಾನಂತರದೆ 
ಕೈತೊಳೆದು (ಕಂನಎ. ೮-೯). ಕೈದೊಳೆ: ನಾನು ಕೈದೊಳೆಯದ 
ಮುನ್ನವೆ ಜಂಗಮಕ್ಕೆ ಹಸ್ತಪ್ರಕ್ಷಾಳನ ಮಾಡಿಸುವೆ (ಮಹಾದೇ. ೨೭-೧), 
ವರ ಸಮಾಧಾನದಲಿ ಕೈದೊಳೆದುರವಣಿಪ ತೇಗಿನ ತರಂಗದ 
ಪರಬಲಾಂತಕನೆದ್ದು ನಿಂದನು (ಕುವ್ಯಾಆ. ೧೦-೩೪) ; ಸೊಸ್ತದೊಳೂಟವ 
ಮಾಡಿ ಕೈದೊಳೆವನ್ನಕಸ್ತಮಿಸಿದ ಕರ್ಮಸಾಕ್ಷಿ (ಮೋಹತ. ೨೨-೩). 

ಕೈತೊಳೆದುಕೊ ಇ ಕೆಲಸವನ್ನು ಮಾಡಿ ಪೂರೈಸು; ಕೆಲಸ 
ಮುಗಿಸಿ ಜವಾಬ್ದಾರಿ ಕಳೆದುಕೊಳ್ಳು : ಅವರು ತಮಗೆ ಒಪ್ಪಿಸಿದ 
ಕೆಲಸವನ್ನು ಮಾಡಿ ಕೈತೊಳೆದುಕೊಂಡರು (ರೂಢಿ). 
[ಕೆಯ + ತೊಳ್ಳೆ) 

ಕೆಯ್ದೊಅಕೆ, ಕೈದೊಟಕ (ಕ್ರಿ). ೧. ಕೈ ತೆರೆ; ಬಿಚ್ಚುಗೈಯಿಂದ 
ಕೊಡು ; ಧಾರಾಳಿಯಾಗು : ಅಯ್ದಾಣು ಬಾರಿ ತನ್ನರಮನೆಗೆಲ್ಲರ 
ನೊಯ್ದು ಮಾಡಿಸಿದನೌತಣವಾ ಮೆಯ್ದೊಡಿಗೆಯ ದುಗುಲವನಿತ್ತವನಂತೆ 
ಕೆಯ್ದೊಆಕಿವವನಾನನೆನಿಸಿ (ಭರಚ. ೩೮-೫೮). ಕೈ ಡೊಲಕಿ : ೨. ತೊರೆ; 
ಕೈಬಿಡು; ತ್ಯಜಿಸು: ಎಜಕೆದಳೋ ಸುರರಿಂಗೆ ಸತಿ ಕೈದೊಟದಳೋ 
ದನುಜರಿಗೆ (ನಿಭಾಗ. ೮-೯-೩೨). (ಕಯ್‌, + ತೊಟಕಿ,] 

ಫೆಯ್ಲಿಲಿ, ಕಯ್ದಿಟ, ಕೈನಿಅ (ಕ್ರಿ). ಕೈನಿಮಿರು, ಚಾಚು, 
ಬೀಸು, ಎತ್ತು ; ಕೈಯನ್ನು ತೂಗು : ಸುರಪತಿ ಕೆಯ್ನಿಜೌದು 
* . « ಪೊಗಟಚಿಲಆ೨ಯಂ ಸಭೆಯೊಳ್‌ (ಶಾಂತಿಪು. ೧೦-೭೬). ಕಯ್ನಿ ಉಠಿ ಸ 
ಜಿನಪದಾಂಭೋರುಹದೊಳ್‌ ನಿಟಿಸಿ ಮತಿಯಂ ಸುರರ್‌ ಕಯ್ಲಿಆರಿ 
ನಿಜ್‌ದೊಡನೊಡನೆ ಫೊಗಟ್‌್‌ (ಶಾಂತಿಪು. ೭-೩೯). ಕೈನಿಲಃ : ಅಂಥ) 
ವಿನ್ಕಸನದಿನಬ್ಬಮಂ ಕೆದಜುವಂತಿರೆ ಕೈನಿಜಕಿವೊಂದು ದೇಸೆಯಿಂ ಕಿಸಲಯ 
ಜಾಲಮಂ ಪರಪುನಂತಿರೆ (ಜಗವಿ. ೫-೧೬) ; ಭಾರತಿಕನಾಗೆ ಮಂದ 
ಸಮೀರಂ ಕೈನಿಣಿದುವುತ್ಸವ ಧ್ವಜತತಿಗಳ್‌ (ಸಂರಾಮಾ, ೪-೨೬) ; 
ಮಿಳಿವ್ವಪಟಯಿಗೆಯ ತುಜುಗಲಿಂ ಕೈನಿಜಿದು ನರ್ತಿಸುವಂತೆ 
(ಪುಷ್ಪಪು. ೧೩-೮೪_ವ). [ಕೆಯ + ನಿಜ] 

ಕೆಯ್ಲೀಡು, ಕೈನೀಡು (ಕ್ರಿ). ೧. ಕೈಯೊಡ್ಡು; ಕೈಚಾಚು: 
ಕೆಯ್ಲೀಡಿದ ಬೇಟ್ಟಿರ ನೆರವಿಗೆ ನೀಡಿಲ್ಲದೆ ಕುಡುವುದಾತ್ಮನಾಜಿನಚಂದ್ರಂ 
(ಶಾಂತಿಪು. ೧-೩೨). ೨. ಕೈಯಿಕ್ಳು; ಕೈಹಾಕು; ತುಡುಕು: 
ಮುನಿದೆಮ್ಮಂ ಕೊಲಲೊಡ್ಡಿದಂದಿನ ಶಿಲಾಸ್ತಂಭಕ್ಕೆ ಕೆಯ್ಲೀಡಿದಂದಿನ 
ಕಿಟ್ತಂ೦ದಿನ . , . ಆ ನಿನ್ನ ಗರ್ಜನೆಯುಂ ಬೀರಮುಮೀಗಳಿಂತು 
ಪುಡಿಯೊಳ್‌ ಚಃ ಸೀ ಫೊರಳ್ಲಿರ್ಫುದೇ (ಶಾಂತಿಪು. ೬-೬೦). ಕೈನೀಡು : 
೧. ಮುಂಡಾಡಿ ದಣಿಯರು ಬಾಯೆನುತೆ ಕೈನೀಡಿ ದಣಿಯರು (ಸಾಳ್ವಭಾ. 
೧೧-೨೭). ೨. ಅಲರಾಯ್ವಪದದೊಳೆರಡನೆಯಲರ್ಗಂ ಕೈನೀಡಿ ಸೇದೆ 
ವಡೆವರ್‌ ಸಶಿಯರ್‌' (ಕಾದಂಪೂ. ೧೦೦೫) ; ಅರಸುಗಾದೆಗಳನುವಂ 
ನೀನಜಾದು ಬಿಲ್ಲೆ ಕೈನೀಡುವರೇ (ಕಬ್ಬಿಕಾ. ೨೨೯); ಹರಿಶರಕೆ ಕೈನೀಡಿದನು 
(ಕುವ್ಯಾದ್ರೊ€« ೧೯೧೧೩), ೩&೩. ನೆರವಾಗು; ಆಶ್ರಯಕೊಡು: 
ಪಿಡಿಯ ಬಂದಂಗೆ ಕೈನೀಡಿ ಕೊಟ್ಟಿರೆಂಬಂತೆ (ಧರ್ಮಾಮೃ. ೨-೧೪೯) ; 
ಕುವರಿಯಂ ನೀವು ಕೈನೀಡಿ ಕಾಯಬೇಕು (ಕೃಷ್ಣಾಕು. ೬-೨೩). 

[ಕೆಯ * ನೀಡು] 

ಕೆಯ್ನೀರ್‌, ಕಯಿನೀರ್‌, ಕೈನೀರ್‌ (ನಾ). ೧. ಕೈಗೆ ಸುರಿದ 
ನೀರು: ಆಯಸದೊಳಾದೀ ಕಣಕ ಕರ್ಚೆ ಪೋಗದೀ ಕೆಯ್ದೀರೊಳ್‌ 
(ಶಾಂತಿಪು. ೪-೭೮) ; ಅಂಬುವನೆಅಕಿನಾಗಳ್‌' ಪ್ರತಿಬಿಂಬಿಸೆ ಕೆಯ್ದೀ 
ರೊಳವಳ ವಧನಂ ಪಥಿಕಂ ನಂಭಿ ನಲಿದೀಂಟದಂ (ಗಿರಿಕ, ೨-೨೬). 


ಕೆಯ್ದೀರೆಕ 


೨೦೭೩ 


ಕೆಯ್ಬಿಡಿ 


ಕಯಿನೀರ್‌ : "ಕಯಿನೀರೆಆಕಿ' ಪರಾ. ಕೈನೀರ್‌ : ೧. ನಿನಗೆನ್ನಂ| | ಕೆಯ್ಬಅಕೆಗುಟ್ಟು, ಕಯ್ಸರೆಗುಟ್ಟು, ಕಯ್ಟಲಕಿಗುಟ್ಟು, ಕೈಪರೆ 


ಬಿಡದುಣ್ಮೆದೀ ಬೆಮರೆ ಕೈನೀರಾಗಿರಲ್‌ ತೋರ್ಕೆಗೊಟ್ಟಿನನಂಗಂ 
(ಕಾದಂಉ. ೫೯). ೨. ಮದುವೆಯಲ್ಲಿ ಎರೆಯುವ ಧಾರೆಯ ನೀರು: 
ಭೂಸಂ ತನ್ನ ಸಂತಾನವೃದ್ಧಿಗೆ ಫೊಯ್ಲೀರೆಜಕವಂತೆ. . . ಕೈನೀರೆಜಕೆದಂ 
ಪಳಂಚೆ ದೆಸೆಯಂ ಮಾಂಗಲ್ಯತೂರ್ಯಸ್ವನಂ (ಪ ಂರಾಮಾ. ೫-೧೨೯). 
೩. ಕೈತೊಳೆಯುವ ನೀರು: ನೈನೇದೃಮನರ್ಷಿಸಿ ವಿಮಲೆಗಿತ್ತು 
ಕೈನೀರಂ ರಾಗಮಯೆಗೆ ಪರಿಮಳ ತಾಂಬೂಲಮನರ್ಪಿಸಿದಂ 
(ಉದ್ಭಟ. ೩-೧೨೪). ೪. (ಕರಾ) ಊಟಮಾಡುವಾಗ ಹಾಕುವ 
ಆಪೋಷಣ ಜಲ; ಹಸ್ತೋದಕ: ಹತ್ತುಜನಕ್ಕೆ ಕೈನೀರು ಹಾಕಿದರು 
(ರೂಢಿ). [ಕಯ್‌ 4 ನೀರ್‌] 
ಕೆಯ್ಲೀರೆಆಕೆ, ಕಯಿನೀರಣ3, ಕೈನೀರೆಟ್‌ (ಕ್ರಿ). ಮದುವೆಯಲ್ಲಿ 
ಧಾರೆಯೆರೆ: ಹುತಹುತವಹ ಸಮಕ್ಷದೊಳ್‌ ಕೆಯ್ಲಿೀರೆಆಕಿದು 
ಪಾಣಿಗ್ರಹಣಂಗೆಯ್ಸೆ (ಪಂಪಭಾ. ೩-೭೪ ವ); ಪುರೋಹಿತ ಪುರಸ್ಸರಂ 
ತಾನೆ ಬಂದು ಕೆಯ್ನೀ ರೆಜಸೆಸಿದಂ (ಪುಷ್ಪಪು. ೮-೬೦). ಕಯಿನೀರೆಅಜಕೆ : 
ವಧೂವರರೆಂ . . . ದಳಿಂಬದ ಪಸೆಯೊಳಿರಿಸಿ ಕಯಿನೀರೆಆಕಿದು ಪಾಣಿ 
ಗ್ರಹಣಂಗೆಯ್ಸಿದಾಗಳ್‌' (ಸು ಕು ಮಾ. ೧೦-೧೨೬ ವ). ಶಕೈನೀರೆಅಕೆ : 
ಎಣ್ಬರ್‌' ಕನ್ನೆಯರ್ಕಳಂ ಕೈನೀರೆಜಕದು ಕುಮಾರಂಗೆ ಕೊಟ್ಟಿಂ 
(ವಡ್ಡಾ ರಾ. ೫೮-೧೫) ; ಕನಕಕಳಶಮಂ ತಾನೆ ಬಂದೆತ್ತಿ ಕೈನೀರೆಜಕೆದಂ 
(ಆದಿಪು. ೪-೪೮); ಸುತೆಗಂ ಜಾಮಾತೃಗಂ ಪ್ರೀತಿ ಕೈಮಿಗೆ ಕೈನೀ 
ಕೆಜಕೆದೆಂ, (ಡಂದ್ರಪು. ೬-೭೧); ಹೊಲೆಯಗೆ ಧಾರುಣೀಶ್ವರ 
ತನುಜೆಯನು ಕೈನೀರೆಅಕೆವೆನೆಂಬೀ ದುರಾಗ್ರಹ ಬೇಡ (ಸ್ವಾಳಭಾ. ೮-೬೨). 
[ಕೆಯ್ದ್ನೀರ್‌ + ಎಕ್ಕಿ] 

ಕೆಯ್ದೂಶಿ (ನಾ). ನೂತಿಹುಣ್ಣಿನಲ್ಲಿ ಒಂದು ಬಗೆ; ಗುಹೈಕೋಗ 
ದಿಂದಾಗಿ ಅಂಗೈಯಲ್ಲಿ ಏಳುವ ಹುಣ್ಣು : (ಕ). [ಕೆಯಾ + ನೂತಿ] 
ಕೆಯ್ನೆರವು,ಕೈನೆರವು (ನಾ). ಬೆಂಬಲ; ಸಹಾಯ; ಒತ್ತಾಸೆ: ಸರಸ್ವತಿ 
ಕ£ಕೆ] ಯ್ನೈರವಾಗೆ ಪೇಟ್ಟಪಳ೯ (ಶಮದ, ೮8 ಪ್ರಯೋ). ಕೈನೆರವು : 
ಮದನನೆನಿಪ್ಪ ಸಾಲಕನು ದುರುಳ ಕಾಷ್ಟಾಂಗಾರಕಗೆ ಕೈನೆರವ ಬಂದವ 
ನುಡಿದ ಮಾತಿಗೆ ಶಿರವ ತೂಗಿಯೆ ಹೊಗಳಿ (ಜೀವಂಚ. ೪-೬೬); 
ಮಗುಳಿವನೊತ್ತಿ ಹೊಕ್ಕರೆ ಕೈನೆರವ ಹಾರುತ್ತ ಮುಜ್‌ದನು (ಕುವ್ಯಾದ್ರೋ. 
೧೮-೪೨) ; ಇದಕ್ಕೆ ಕೈನೆರವಾಗಿ ಐದಾರು ಹಳಗನ್ನಡ ಪಾಠ ಪುಸ್ತಕಗಳನ್ನು 
ಏರ್ಪಡಿಸುವುದು (ಕಒಸಾ. ೧೫). `[ಕೆಯ್ಮ್‌ * ನೆರವು] 
(ನಾ). ೧. ಕೈಚಪ್ಪಾಳೆ. "ಕೆಯ್ಬ ಣ್‌ ಗುಟ್ಟು? ಪರಾ. 
೨. ಕೈತಮಟಿ: (8). ಕಯ್ತೆಕೆ: ೧. "ಕಯ್ದರೆಗುಟ್ಟು' ಪರಾ. 
ಕಯ್ದೆ: ೨. ಪೊಸತೋಟಿಂ, ಕಯ್ಬಜಕೆ ( ಶಬ್ದಾನು. ೧೦೧ ಪ್ರಯೋ). 
ಕೆಯ್ಬಣಕಿ: ೨. ಕೆಯ್ವಅಕ, ಮೆಯ್ಬೆಸಂ, ತಾಯ್ವನೆ (ಭಾಷಾಧೂ. 
೩೧ ಉದಾ). ಕೈಸರೆ: ೧. "ಕೈಪರೆಗುಟ್ಟು? ಪರಾ. ಕೈಪಲಕೆ: 
೧. ಸಂಸಾರನಾಟಕಸೂತ್ರಧಾರಿ ಮುರಾರಿ ಕೈಪಅಕಿಗಾಡಿದಂ 
(ಜ ಗವಿ. ೩-೫೩); ಇದಿರಾಗಿ ಕೈಪಜಕಿಯೊಳಾಡುವ ರಕ್ಕಸಿಯರ್ಕ 
ಳೊಪ್ಪಿದರ್‌ (ಕಬ್ಬಿಕಾ. ೨೮೫) ; ಬೇತಾಳಗಣ ಕೈಪಜಕೆಯ ಬಡಿದುದು 
(ಕುವ್ಯಾಭೀ. ೫-೩೫); ಮನುಮುನಿ ಪ್ರಮಥ ನೆರವಿ ಕೈ ಪಜಕಿಯಿಕ್ಳಿತು 
(ನಂದಿಮಾ.೨೨-೨೨), ೨. ಕೈಪಣಕೆಗೆ ಬೆದಜ ಪರಿದೋಡುನ ತೆಲುಂಗವಡೆ 
(ಚಿಕವಂ. ೨೩-೧೩). 

ಕೈಪಲಕಿಯ ನಂಬುಗೆ - ಕೈಮೇಲೆ ಕೈ ಹಾಕಿ ಕೊಡುವ ಭಾಷೆ: 
ಓಪಳನು ಕಳುಹೆನುತ ಭರವಸೆ ಕೈಪಜಕಿಯನಂಬುಗೆಯೊಳ್ಳೆದಿದರತ್ತ 
ನಿಜಪುರಿಗೆ (ಅಂಬಿಕಾ. ೩೪-೪೮). (ಕೆಯಾ + ಪಜಕ್ಕಿ] 


20 


ಗುಟ್ಟು, ಕೈಪಟೌಗುಟ್ಟು (ಕ್ರಿ). ಚಪ್ಪಾಳೆ ಬಡಿ, ತಟ್ಟು; 
ಚ ಪ್ಪ ಳೆಯಿ ಕ್ಕು : ಕೆಯ್ದ (ಪಾಕಾಂ. ಕೈಪ]ಜಕಿಗುಟ್ಟಿಯಾಡಿದರ್‌ 
(ಕಮದ. ಮ. ೭೭ ಪ್ರಯೋ). ಕಯ್ಬೆರೆಗುಟ್ಟು: ಕಯ್ದರೆಗುಟ್ಛ 
ಗಹಗಹಿಸಿ ನಗುತಿರ್ದರು (ಶೇಷರಾ. ೮-೮೨) ; ಅನ್ಯೋನ್ಯರನ್ನು ಬೆಂದಟ್ಟಿ 
ಕಯ್ವೊಯ್ದು ಕಯ್ಬಕೆಗುಟ್ಟ (ಬಿಟ್ಟಅ. ೭೦-೧೭). ಕೆಯ್ಬ್ರಉಿಗುಟ್ಟು: 
ಕಯ್ಬಜಕಿಗುಟ್ಟ ವಿಶಾಚಕೋಟ ನಿರ್ಭರಮುಲಿದಾಗಳಾಡೆ ರಣರಂಗ 
ದೊಳ್‌ (ನೇಮಿಪ. ೧೧-೧೭೦). ಶೈಪರೆಗುಟ್ಟು: ಲತಾಂಗನೆಯರ್‌ 
ಕೈಪರಿಗುಟ್ಟುತ ಪಾಡುವವೊಲಳಿಧ್ವನಿ ಮೆರೆಗುಂ (ದಮಸ್ವ. ೧-೮೭). 
ಕೈಪಣಕಿಗುಟ್ಟು: ಸುದದಿಂ ಕೈಪಣಿಗುಟ್ಟುತ್ತೊದನಿಂದಂ 
ಮಕ್ಕಳಾಡುತಿರ್ಪನ್ನೆವರಂ (ಧರ್ಮಾಮೃ. ೩-೧೧) ; ತೊನೆದು ಕೈಪಣಕಿ 
ಗುಟ್ಟ ತೋಳಿತ್ತಿ ಪಾಡುತಂ (ವೀರರ. ೪೬೧) ; ಪಾಂಡವ ಕುರುನೃಪರ 
ಹರೆಸಿದುದು ಕೈಸಜಕಗುಟ್ಟ ಭೂತಗಣ (ಕುವ್ಯಾಭೀ. ೫-೩೨) ; ಆಬ್ಬೆಗೆ 
ತೋಜಕಿ ಕೈಪಜಕಿಗುಟ್ಟುವ, ಕೈ ಪಜಕಿ ಗುಟ್ಟ ಬೆನ್ನೊಳ್‌ ಮೈಗರೆವ 
(ರಾಮಾಶ್ವ. ೧೫೧-೭). [ಕೆಯ್ಸಅಕೆ + ಕುಟ್ಟು] 


ಕೆಯ್ಬಾನಡ (ನಾ). ಕೈ ವಸ್ತ್ರ, ಚೌಕ : (8). [ಕೆಯ + ಪಾವಡ] 
ಕೆಯ್ಬಿಡಿ, ಕಯ್ಬಿಡಿ, ಕಯ್ವಿಡ್ಮಿ, ಕೈಪಿಡ್ಕಿ (ನಾ). ೧. ಕನ್ನಡಿ; 


ದರ್ಪಣ: ವಿರಂಚಿಯ ಕೆಯ್ಬಿಡಿವೊಲಾದುವಾ ನಾಡೂರ್ಗಳ್‌ 
(ಸಂಪಭಾ. ೮-೫೧) ; ಬಸಂತದ ಕಡೆಯಾಗೆ ಸುಗ್ಗಿಯೆ ಮನೋಜನ 
ಕೆಯ್ಬಿಡಿಯಲ್ತೆ ಮಾಮರಂ (ಶಾಂತಿಪು. ೯-೭೫) ; ಪಿಡಿಯೆನೇಜಕಿ ಕಾಮನ 
ಕೆಯ್ಬಿಡಿಯಂತೆ ಬರುತುಂ (ಸಂರಾಮಾ. ೭-೧೦೫ ವ). ೨. ಆಶ್ರಯ; 
ಆಧಾರ: ಧರ್ಮಾರ್ಥಿಗಳ್ಳಪ್ಪ ಕೆಯ್ಬಿಡಿಗಳ್‌ ಜೈನಗೃಹಕ್ಕೆ ನಿಲ್ತಪಡಿ 
ಗಳ್‌... ಶ್ರೀ ಗುಣಭದ್ರ ದೇವರಡಿಗಳ್‌ (ಕಾವ್ಯಾವ. ೮೯) ; ದಾನ 
ಗುಣಂ ಸಮಸ್ತ ವಿದ್ವನ್ನಿಕರಕ್ಕೆ ಕೆಯ್ಬಿಡಿವೊಲಾದುದು (ಎಕ. ೪111, ಸಾಗರ. 
೧೫೯-೨೮; 1159). ಕಯ್ಪಿಡಿ. ೩. ಒಂದು ಬಗೆಯ ಆಯುಧ (?) : 
ಮನಸಿಜನಂಬು ಮನ್ಮಥನ ಕಯ್ಬಿಡಿ ಕಾಮನ ಕೈದು (ಸುಕುಮಾ.೫-೫೪). 
ಕಯ್ತಿಡ್ಲಿ: ೧. ಬಸಂತರಾಜನ ಕೋಶ ಸಾರಸರ್ವಸ್ವಮುಂ 
ಕಯ್ಕಿಡಿಯುಂ ನಿಕ್ಷೇಪಮುಂ . . . ಪೊಂಪುಟಿವೋಪುದುಂ (ಶಾಂತಿಘು. 
೭-೧೪೩ವ). ಕ್ಸ ಪಿಡ್ಕಿ: ೧. *ಕೈಪಿಡಿಯೆ ಕನ್ನಡಿಯೊಳ್‌ 
(ಕರ್ಣಾನಿ. ೬೭); “ಕೈಪಿಡಿಯೆನ್ನಲ್‌ ಧರೆಯೊಳ್‌ ಕನ್ನಡಿಯೆಂಬರ್‌? 
(ಕವಿಕಂ, ೨೧೭) ; ಮನೋಜನ ಕೈಪಿಡಿಯೆಂದು ಮಾಣ್ದೆನಾ ಸುದತಿಯ 
ರೂಪನಿಂ ಪೆಅತನೆಂದೊಡೆ ಚಿಃ ಕರಮೆಗ್ಗ ನಾಗೆನೇ (ಆದಿಪು. ೨-೭೪); 
ಕರ್ಣತಾಳಮಂ ಪಸರಿಸಿ ತನ್ನ ಕೈನಿಡಿಯವೊಲ್‌ ಪಿಡಿಯಂ ಪಿಡಿದಿರ್ದು 
ದೊಂದಿಭಂ (ಸೂಕ್ತಿ ಸು. ೩-೫೦); ಕರಗ ಕಾಳಾಂಜಿ ಕೈಪಿಡಿ ಬೀಸಣಿಗೆ 
ಪಾವುಗೆಯ ಪಿಡಿದವಳೊಡನೆಯ್ಲಿ ದರ್‌ (ಕುರಾಸಾಂ. ೨೧-೪೮). 
೨. ಬಲ್ಲಾಳದೇವಂಗೆ ಕೈಪಿಡಿಯುಂ ಕಟ್ಟದ ಗೇಣುವೀತನೆ ವಲಂ 
ದಂಡೇಶ ಲಕ್ಷ್ಮೀಧರಂ (ಎಕ. ೪, ಬೇಲೂರು. ೧೧೨-೭೮; 1220). 
೪. ಕೈಯ ಹಿಡಿತ; ಮುಸ್ಟಿ : ಎಡೆವಿಡದಂಗಭವನ ಕೈಪಿಡಿಯೊಳಡಂಗಿ 
ಬೆಳೆದ ಕಾರಣದಿ (ಶ್ರೀಪಾಲ. ೪-೮೩). ೫. ಹಿಡಿ; ಹಿಡಿಕೆ; ಚುಕ್ಕಾಣಿ: 
ಜಡಧಿವೊಲಿಕೆ ಸುರಸೈನ್ಶಂ ಪಡಗುವೊಲಿರೆ ದಿವಿಜವಾರಣಂ ಜಿನಶಿಶು 
ಕೈಪಿಡಿವೊಲಿರೆ ಪುಣ್ಯಪಣ್ಯದ ಪಡಗಿನ ಸಾಂಯಾತ್ರಿಕಂಬೊಲಿರ್ದಂ ಶಕ್ರಂ 
(ಚಂದ್ರಪು. ೧೨-೭೪); ಕೈಗಳಿಂದ ಪಕ್ಕದಲ್ಲಿರುವ ಕೈನಿಡಿಯನ್ನಾ ಗಲೀ 
ಗೋಡೆಯನ್ನಾಗಲೀ ಹಿಡಿದು ಹಂತಗಳನ್ನು ಇಳಿಯುವುದು (ಗೃಹವಿ. 
೧೨೭). ೬. ಕೈಹೊತ್ತಗೆ; ಸಣ್ಣಗ್ರಂಥ : ಶಬ್ದಕೋಶ, ಜ್ಞಾನಕೋಶ, 
ಕೈಪಿಡಿ,ಪತ್ರಿಕೆ ಮೊದಲಾದ... ಗ್ರಂಥಗಳು (ಗ್ರಂಥಾಲ. ೧೯) ; ಒಂದು 
ಕೈಪಿಡಿಯನ್ನು ಬರೆದಿದ್ದಾನೆ (ನನ್ನ ಜೊ. ೧೦). [ಕೆಯ + ಹಿಡ್ಮಿ] 


ಕೆಯ್ಸಿಡಿಗೋಡೆ 


ಕೆಯ್ಬಿಡಿಗೋಡೆ, ಕೈಸಿಡಿಗೋಡೆ (ನಾ). ಮೊಗಸಾಲೆಯ 
ಅಥವಾ ಮಾಳಿಗೆಯ ಸುತ್ತಲೂ ಕಟ್ಟಿರುವ ಎತ್ತರವಿಲ್ಲದ ಗೋಡೆ; 
ತುಂಡುಗೋಡೆ: ($). ಕೈಪಿಡಿಗೋಡೆ: ಕೈಪಿಡಿಗೋಡೆಯನ್ನು ಇಟ್ಟಿಗೆ 
ಗಾರೆಯಿಂದ ಕಟ್ಟರುವರು (ನಿಟ್ಟೂಶಾಂ. ೧೩). ಗಕೆಯ್ಬಿಡಿ * ಗೋಡೆ] 

ಕೆಯ್ಬೊಡೆ, ಕಯ್ಬೊಡೆ, ಕೆಯ್ದೊಡೆ, ಕೈಪೊಡೆ, ಕೈಹೊಡ್ಕೆ (ನಾ). 
೧. ಬಾಣದ ಗರಿ,--ಪ್ರೆಂಖ:*ಕೆಯ್ಬೊಡೆಯು ಕಣೆಯ ಪುಂಖಮದಕ್ಕು* 
(ಕಬ್ದಮಂ. ೪೪); 4ಕೆಯ್ಬೊಡೆಯೆ ಸಾಯಕದ ಫುಂಖಂ” (ಕಬ್ಬಿ ಕೈ. ೩೮); 
ಕಂದರ್ಪಂ ಪೊಳೆವಸುಳೆಯ ಕೆಂದಳಿರಿಂ ಸಮೆದು ತನ್ನ ಕೆಯ್ಬೊಡೆಯಂ 
ಪೂರ್ಣೇಂದುಗೆ ಕೈಯೆಡೆಯಂ ಕೊಟ್ಟಿ ಂದದಿನಾ ಚಂ ದ್ರ ಮುಖಿಯ 
ಬಾಯ್ದೆಜಕೆಯೆಸೆಗುಂ (ಲೀಲಾವ. ೩-೩೯). ೨, ಬಿಲ್ಲಿನ ಹೆದೆ ತಾಗದಂತೆ 
ಮುಂಗೈಗೆ ಕಟ್ಟುವ ಚರ್ಮದ ಗವುಸು, ರಕ್ಷಾಕವಚ; 
ಚರ್ಮದ ಕೈಪಟ್ಟಿ : “ಗುಣ ನಿರ್ಫಾತಪ್ರತಿನಾರಣಮಕ್ಕುಂ ಗೋಧಮ 
ದುವೆ ದಲ್‌ ಕೆಯ್ಬೊಡೆಯುಂ? (ವಸ್ತುಕೋ. ೮೫-೨೦) ; ಕರ್ಪಿಡಿದ 
ಪಣೆಗಟ್ಟು ಕೆಯ್ಬೊಡೆ ಬೆಡಂಗನೊಳಕೊಳೆ (ಪಂಪಭಾ. ೧೧-೭೧) ; 
ಅಂಬುಜದ ಮೊಗ್ಗೆಯ ಮೂಡಿಗೆ ಸೀಳ್ಡ ಕೇತಕೀದಳದಲಗಾಮ್ರದೊಳ್ವಳಿರ 
ಕೆಯ್ಬೊಡೆ ಕರ್ಬಿನ ಬಿಲ್‌ (ಡಂದ್ರಫು. ೧-೧೧೧); ಬಿಲ್ಲಂಬು ಬಿಗಿದ 
ಕೆಯ್ಬೊಡೆ ಪಡಿವೆದೆಯುಡಿ ರುಲ್ಲಿ ಬತ್ತಳಿಕೆ ಕಯ್ಕಂಬು (ಕುರಾಸಾಂ. 
೧೯-೧೯). ಕಯ್ಬೊಡೆ : ೨. ಕಾಮನ ಕಯ್ಬೊಡೆಯನೆತ್ತುವಂತೆ ಬಣ್ಣದ 
ಬಾಸಿಗಂಗಳಂ (ಲೀಲಾವ. ೨-೨೮ ವ) ; ಬಿಲ್‌ ಕೆಯ್ಬೊಡೆ . . . ಸೆಂಡು 
ಕೋಲಸಿ ಚಕ್ರಂ (ಪಾರ್ಶ್ವಪು. ೫-೬೫). ಕೆಯ್ಲೊಡೆ: ೨. “ಗೋಧೆ, 
ಕರತಲದಲ್ಲಿ ಜ್ಯಾಘಾತನಿವಾರಣಾರ್ಥಮಾಗಿ ಕಟ್ಟದ ಡರ್ಮ” 
(ನಾಚರಾ. ಕಿ). ಕೈಪೊಡೆ: ೧. ಮ ದನನ ಕೈದುವೆಲ್ಲಿದನನಂಗನ 
ಕೈಪೊಡೆಯೆಲ್ಲಿದಂ (ಆದಿಪು. ೩-೧೫) ; ಕೆಂಗಜಿ ಕೈಪೊಡೆಯಾಯ್ತು 
(ಮಲ್ಲಿಪು. ೫-೨೦); ಸರಲ ಕಾಂತಾರ ಕೈಪೊಡೆಯ ಮೊರಡಿ ಕಣ್ಣೆ 
ಕರಮೆಸೆದುದು ರಣದೊಳಗೆ (ಕುರಾಸಾಂ. ೨೦-೪೬). ೨. ಮಣಿ ಕಂಕಣ 
ಮನೊಲ್ಲದೆ ಕೈಪೊಡೆಯಂ ಕಟ್ಟ (ಧರ್ಮಾಮೃ. ೭-೬೩) ; ಕಾಡ ಪೂಗಳ 
ತಲೆಸುತ್ತು ಮಾಂದಳಿರ ಕೈಪೊಡೆ ರಂಜಿಸೆ (ಅರ್ಧನೇ. ೩-೬೨); ತೊಳಗುವ 
ನಾರಿಯಿಂ ತಳಿರ ಕೈಪೊಡೆಯಿಂ ಕುಸುಮಾಸ್ತ್ರ ಮಾಲೆಯಿಂದಳವಡೆ ನಿಂದು 
(ಗಿಂಕ. ೭-೫೭) ; ಮಾಂದಳಿರೊಳು ಸವೆದ ಕೈಪೊಡೆಯ (ಚೆಬಪು. ೩೫-೫). 
ಕೈಹೊಡ್ಕೆ : ೨. ಕೊಡಲಿ ಕರವತಿಗೆ ಕೂರುಳೆ ಕವಡೆ ದಂಡೆ ಕೈಹೊಡೆ 
ಯಿಟ್ಟ ಗೂಡುಗಳು ಕತ್ತಿ ಬಡಿಕೋಲ್‌ (ಸೋಮಚ. ೩-೧೪); ಚರಣದಲಿ 
ಸೀಸಕವ ತೋಳಲಿ ಬರಿಯ ಕವಚವ ಬೆನ್ನಿನಲಿ ಕಟ್ಟಿದರು ಕೈಹೊಡೆಯ 
(ಕುವ್ಯಾದ್ರೋ. ೮-೪೬). [ಕೆಯ್ಮ್‌ + ಪೊಡ್ಕೆ) 

ಕೆಯ್ಬಗೆ (ನಾ). ಕದನದ ಒಂದು ಬಗೆ --ವರಿಸೆ; ಕೈಕೈ 
ಮಿಲಾಯಿಸುವ ಒಂದು ಪ್ರಕಾರ (?) : ಪುಸಿ ನಸುವಂಚನೆ ನೋರ್ಪ 
ನುವಸಿದಗಲಿತು ತಕ್ಕು ದಕ್ಕು ಪಗೆ ಕೆಯ್ಬಗೆ ಕೆಯ್ಯುಸುರಿನುಸುಳೆಂಬ 
ಕೇಣದ ಕುಸುರಿಯನಜರಿದಿಜಿದು ಮೆಜಕಿದು (ಸಂಪಭಾ. ೧೦-೮೧) ; 
*ಕೈಸಂಚಾಲನದ ವಿವಿಧ ರೀತಿ” (ಪಂಪದೀ. ೩೬೮). [?) 

ಕೆಯ್ಮನೆ "ಕೆಯ್ವನೆ' ನೋ. 

ಕೆಯ್ಕ; ಸಕ, ಕೈಮಸಕ್ಕ ಕೈಮಸಕು, ಕೈಮಸುಕು (ನಾ). ೧. ಮಾಟ; 
ಜೆ ಕಪಟ. ೨. ಇಸ್ಬುಮದ್ದು ; ಆರೋಗ್ಯವನ್ನು ಕೆಡಿಸಲು 
ಆಹಾರದೊಡನೆ ಬೆರಸಿಕೊಡುವ ಒಂದು ಬಗೆಯ ಮಂದವಾದ 
ವಿಷ ; ಕೈಮದ್ದು: ನವನೀತಮುಮಂ ಶುಕತುಂಡವುಮಂ.. . ತೊಳಿಸಿ 
“ಹೇವಿಸುಗೆ ಪಿಂಗುಗುಂ ಕೆಯ್ಮೆಸಕಂ (ಲೊ ಕೊ ಪ. ೯-೩೬); 
ಬೆರಸುಗೆ ಜಂಬೀರದ ಫಲವೆರಡಆ ರಸಮಂ ಸಮಂತ್ರಕಂ ಕುಡಿಸೆ 
ಖಳರ್‌ ಬೆರಸಿಕ್ಕಿದ ಕೆಯ್ಮಸಕಂ ಪರಿಪಡುಗುಂ (ಖಮದ. ೧೪-೨೨), 


೨೦೭೮ 


13 


ಕೆಯ್ಮಾಡು 


ಕೈಮಸಕ: ೧. ಮುನಿಯ ಕೈಮಸಕದಿಂದೊಗೆದ ಬಗಮೃಗೆ ನಾಡ 
ಮೊಜಕಿಯಿಡಿಸುತಿರ್ದುವು (ಹಚಕಾ. ೩ ಸೂಚನೆ) ; ಮನಸಿಜನ ಕೈಮಸಕ 
ಮಿಗೆ ವೇದನಿಸಿ ನೋಯಿಸುತಿರ್ದುವು (ಪ್ರಭುಲೀ. ೭-೧೬) ; ಮಾಯಾ 
ಕಾಮಿನಿಯ ಕೈಮಸಕದಲಿ ಮರುಳಾಗದಿರೆರೆಂದೆ (ಕುವ್ಯಾಸ. ೯-೭); 
ಮತಿಗೆ ಮಾಯಾ ಕಾಮಿನಿಯ ಕೈಮಸಕ ತಿಳಿವನು (ನಿಭಾಗ. ೩-೩-೨೩). 
ಕೈಮಸಕು: ೧. ಪೀಡಾ ಪರಿಹಾರಾರ್ಥವಾಗಿ ಮೃತ್ಯುಂಜಯ ಜಪ 
- ಕೈಮಸಕಿನ ಔಷಧಿ, ಶೂನ್ಯವನ್ನು ಹಿಂತಿರುಗಿಸುವ ಪ್ರತೀಕಾರ, 
ಇವುಗಳೆಲ್ಲವನ್ನೂ ಮಾಡಿ ಮುಗಿಸಿದರು (ಮುಸುಗ. ೧೪೭). 
೩. ಕೈಮೇಲಿನ ಕಪ್ಪುಕಲೆ: (8). ಕೈಮಸುಕು : ೨. ಎಂತಹ 
ಕೈಮಸುಕು ಸಹ ಮಾಣ್ಣುಂ (ವಿವೈವಿ. ಈ [ಕೆಖಂಳ್‌ * ಮಸಕ) 
ಕೆಯ ಅಕ್ಕೆ, ಕಯ್ಮರೆ,, ಕಯ್ಮಅಕ್ಕೆ ಕೈಮಲಕ 1 (ಕ್ರಿ). ೧. ಬೆರಗಾಗು; 
ವಿಸ್ಮ| ಯಗೊಳ್ಳು ; ದಂಗಾಗು : “ಕೆಯ್ಮೂಆಕಿ-ವಿಸ್ಮಯೇ” (ಶಮಧಾ) ; 
«ಕೆಸು ಆದವನು - ವಿಹಸ್ತ, ವಾ ಕುಲ” (ನಾಚಿರಾ. ಕಿ); ಕೆಯ್ಮಾಡಿದಂ; 
ಕೆಯ ಜಕಿಯಂ (ಭಾಷಾಭನಿ. ೩೧ ವ ಕಯ್ಮ, ರೈ. ೨. (?): ಜಗ 
ದೊಡನಳ್ತು ನಕ್ಕು ವಿಕೃತಕ್ಕೆ ಕಿಸುರ್ವಡದುಗ್ಗ ವೀರಳೆಂದಗಿಯದಣಳ್ಕೆ 
ಕಯ್ಮರೆಯದಿಂ ಕೃಪೆಯಿಂ ಶುಚಿಯಾಗಿ ಬಾಳು (ಸಂಸಪ. ೧೦-೨೪). 
ಕಯ್ಮಃ ಅಕೆ: ೧. ಕಯ್ಮಜಕಿ ಮಠಅಯದಹೋರಾತ್ರಂ ಕ ಯ್ಮುಣಕಿದಿಲ್ಲದ 
ಗಜ ನಂತ ಬಿಡೆದೇಜಕಿಸಿ ಪೊಚ್ಚಆಕಿಸುತ್ತ ಮಿರ್ಪ (ಕಾದಂಪೂ. ೫೭೧). 
ಕ್ಸೈಮಣಕ್ಕೆ: ೧. ಪೂಜಿಸುತೆ ಕಂಸಿಸುತೆ ಕೈಮಜಕಿನವರ್‌ ಕೆಲರು 
(ಬಸರ. ೭-೮೮) ; ಅಡ್ಡವಾಯ್ಡ ಗಿಳಿ ಮಲ್ಲಆಗೊಂಡೊಳಸಾರೆ ಮಾವು 
ಕೈಮಜಕಿಯೆ ತೆರಳು ರೂವುಗಿಡೆ ( ಕಬ್ಬಿಕಾ. ೩೧೧); ನೆಜಕೆ ವಣಿಗೆ ಗುಂದಿತ್ತು 
ಬಲ ಕೈನುಜಆಕಿದರದಟರು ಬಿರುದ ಭಟರಿಗೆ ಬೆಆಗು ಬಲಿದುದು 
(ಕುವ್ಯಾಭೀ. ೭-೭); ನೆಜ್‌ ತಾಗಿ ತಟ್ಟುರ್ಚಿತೆಂಬ ಶಕ್ತಿಯ ಕೈಮಜಕಿ 
ಯದೆ ಕೃಷ್ಣ ಖಂಡಿಸಿದ (ನೋಹತ. ೪೦-೭೭). ೩. ಶಕ್ತಿಗುಂದು; 
ಹಸ್ತಕೌಶಲವನ್ನು ಕಳೆದುಕೊ : ಆಂಕ ಕಳನೇಜಕ ಕೈಮಜ್‌ದಿರ್ದೊಡೆ 
ಮಾಜಂಕ ಬಂದಿಅಕಿವುದ ಮಾಣ್ಟನೆ (ಬಸವ. ೧೭೮) ; ದೊರೆಗಳಹ 
ದ್ರೋಣಾದಿಗಳು ಕೈಮಜಕೆದು ಕಳೆದರು ಪಾರ್ಥತನಯನ ಸರಿಯೊರೆಗೆ 
ಭಟಿನಾವನು (ಕುವ್ಮಾದ್ರೋ. ತವಕಮುಡುಗಿ ಪೆಜಪಿಂಗಣೆ 
ವಿಘಾತಿಗಳುಕದೆ ಕೈಮಲಕಿಯದೆ (ಚೈ ಮಿ ಭಾ. ೧೮-೩೨) ; ಕಳವೇಜಾ 
ಕೈಮಣಕದಂತಹುದು (ಕಂನವಿ. ೧೧-೭೯). [ಕೆಯಾ * ಮಜಕ್ಕಿ] 
ಕೆಯ್ಮಲಸ್ತಿ, ಕೈಮಟಕ್ಸಿ (ನಾ). [ನಾಟ್ಯ] ನೃತ್ಯದಲ್ಲಿ ಒಂದು ಭೇದ, 
—ಭಂಗಿ, ವಿನ್ಯಾಸ: ರೂಪು ನೇರು ಲಾಗು ಲವಣಿಯಡಪು 
ತಿರುಪು ಕೆಯ್ಮ [ಸಾಕಾಂ. ಕೈಮ]ಆಕ ಕಳಾಸಕೂಟಮಾನಂಗಳಂ 
(ರಾಜಶೇ, ೫-೧೯ ವ). ಕೈಮಲಕ್ಕಿ: ಅನುಗೊಳಿಸಿ ಚಿಂದು ಜಕ್ಕಡಿ 
ಕೋಲಚಾರಿಗಳ್‌ ಮೊನೆಗಾಲ್‌ ಕಳಾಸ ಕೈಮಜಕೆ ತಿವುಡೆ ಮಡಹು 
ಮುಳ್ಳನಿತು ಭೇದಂಗಳಿಂ ನರ್ತಿಸುವ (ಚಿಬಪು. ೨-೨೯). [೨] 
ಕೆಯ್ಮಾಡು, ಕಯ್ಮಾಡು, ಕೈಮಾಡು (ಕ್ರಿ). ೧. ಕೈಯಿಂದ 
ಸನ್ನೆಮಾಡು ; ಕೈಸನ್ನೆಯಿಂದ ಸೂಚಿಸು; ಸನ್ನೆಮಾಡಿ ಕರಿ: 
ಕೆಯ್ಮಾಡೆನೆ ಬೇಗೆಂಬುದರ್ಥಂ'' (ಚತುನಿ. ಕಿ, ೫೦). ೨. ಕೈಯೆತ್ತು | 
ದಾಳಿಮಾಡು ; ಮೇಲೆಬೀಳು; ಹೊಡೆ: ಕೆಯ್ಮಾಡಿದಂ, ಕೆಯ್ಮಜಕಿದಂ 
(ಭಾಷಾಭೂ. ೩. ಆಯುಧವನ್ನು ರು ಳಪಿಸು, 
—ಅಲುಗಿಸು : *ಕೆ (ಪಾಕಾಂ. ಕ, ಕೈ]ಯ್ಮಾಡು - ಶಸ್ತ್ರ ಸಂಚಾಲನೇ 
(ಆಯುಧವನ್ನು ತಿರುಗಿಸು) ; ವ್ಯವಹಾರ ಮೌಲ್ಯ ಸಂಕೇತನೇ ಚ (ಬೆಲೆ 
ಯನ್ನು ನಿಷ್ಕರ್ಷಿಸು)” ಕನಸಾ ಕಯ್ಸಾ ಡು: ೨. ನಾನು ಅವರೊಡ 
ನಿದ್ದರೆ ಭಾಮನು ಹಾಗೆ ಜಾಗ ತಂ ಬಸ: ೫-೨೦); 
ನಾವಿಂದು ಸಮರಾಂಗಣದಲ್ಲಿ ಕಯ್ಮ್ಯಾಡಬೇಕು (ಸುಗುಗಂ. ೧೧೬-೪). 


೫-೧೬) | 


೩೧ ಉದಾ). 


ಕೆಯ್ಮಾಸು 


ಕೈಮಾಡು : ೧. ಬೇಡಿ ಕೊಂದನು ಕೈಟಭನ ಕೈಮಾಡಿ ಕೊಲಿಸಿದ 
ಮಾಗಧನ (ಕುವ್ಯಾದ್ರೊ €. ೧೪-೧೭); ಭೋಗಿಭೂಷನ ಜಯಿಸು 
ಪೊಡುಷಾದೇವಿಯೊಳ್‌ ಪೋಗಿ ತಾ ಕೈಮಾಡಲೆನುತೆ (ನೋಹತ. ೨೪-೫೯); | 
ಪ್ರಕೃತಿದೇನಿ ಕೈಮಾಡಿ ಹೇಳುನಂತೆ ತೆಂಗಿನ ಮರಗಳು ಬಾನುದ್ದ | 
ಬೀಸುವುವು (ಮುಂಗಾಪು. ೬೬); ಆಡುತಿಹ ಕುವರರನು ಕೈಮಾಡಿ 
ಕರೆನೆ (ಸಯಣ. ೫೪-೧೧). ೨. ಸಕಳೇಶ್ವರದೇವ ವಿಮುಖನಾದೊಡೆ 
ನೆನಹೆಂಬಲಗಿನಿಂದ ಕೈಮಾಡುತ್ತಿಹುದು (ಸಮಾವ. ೧೧) ; ನಭಕ್ಕೆ | 
ಚಿಮ್ಮಿ ಕುರುಳ್ಳಿ ಕೈಮಾಡುವ ಕೊಂತಗಾಜರ ಶಿಂತಿಣಿಯ ನಡುವೆ | 
(ಗಿರಿಕ. ೬-೫೫ ವ); ಬಲುಗಾಳೆಗದೊಳಗೆ ಕೈಮಾಡಿ ನೊಂದಿರಿ | 
(ಕುನ್ಯಾದ್ರೋ. ೪-೫); ಕಾಳಗಕ್ಕಿಳಿದು ಕೈನಾಡಬೇಕೆಂಬ ಕಟ್ಟಾಸೆ 
ನಿನಗೆ ಹುಟ್ಟಿಲಿಲ್ಲವೆ (ಆರ್ಯಕ. ೪೪). ೪, ಬೆಲೆಯನ್ನು ನಿಷ್ಕರ್ಹಿಸಿ 
ಸಂಕೇತದಿಂದ ಸೂಚಿಸು; "“ಕೈಮಾಡು- ಶಸ್ತ್ರಸಂಚಾಲನೇ, 
ವ್ಯವಹಾರಮೌಲ್ಕ, ಸಂಕೇತನೇ ಚ (ಶಮಧಾ). [ಕೆಯ ಮಾಡು] 
ಕೆಯ್ಮಾಸು (ಕ್ರಿ). ಮೈಲಿಗೆಯಾಗು: ತನಗೆ ನೀಡುವ ಪೂನಂ 
ತಂದಣ್ಣಂಗೆ ಕುಡಾಂ ಕೆಯ್ಮಾಸಿದೆನೆಂದಳಂ ಲಂಜಿಕಾಭಂಜನನೆಂಬ ವಿಟಿಂ 
ಕೇಳ್ದು (ಶಾಂತಿಪು. ೮-೮೧ ವ). [ಕೆಯಾ ೬ ಮಾಸು] 
ಕೆಯ್ಮಿಗು, ಕಯ್ಮಿಗು, ಕೈಮಿಗು (ಕ್ರಿ). ಹೆಚ್ಚಾಗು; ಅಧಿಕವಾಗು ; 
ಮಿತಿಮೀರು : ಕಾಯ್ದು ಕೆಯ್ಮಿಗೆ ಬೆನ್ನಂ ಪರಿದು: (ಪಂಪಭಾ. ೭-೩೧); 
ಮನದೊಳ* ಬಿಗುರ್ತ್ತು ನಗೆ ಕೆಯ್ಮಿಗಲ್‌' (ಶಾಂತಿಪು. ೪-೨); ಎಸಕಂ 
ಕೆಯ್ಮಿಗಲಂದು ಸತ್ರಸದನಂಗೊಂಡಿರ್ದ ತತ್ಯಾಂತೆ (ನೇಮಿಪು, ೯-೮೪); 
ಸಗೆಕಾಜನಾಗಿಯುಂ ಕೆಯ್ಮಿಗೆ ತಕ್ಕಂ ಕೆಯ್ದುಕಾಜನೆನಿಸಲ್ಫಾಜಂ 
(ಕಾವ್ಯಾನ. ೩೨೫). *ಕಯ್ಮಿಗು: ಆನಂದ ಬಾಪ್ಟಾಂಬುಗಳ್‌ 
ಕಯ್ಮಿಗಲ್‌ (ಕಾದಂಪೂ. ೩೮೬); ನಿಮಗತಿಸ್ಸೇಹಮುಂ ವ್ಯಾನೋಹಮುಂ 
ಕಯ್ಮಿಕ್ಕು ಬಂದುದು (ಸುಕುಮಾ. ೬-೨೧ ವ). ಕೈಮಿಗು: ಮಿಗೆ 
ಮನದ ಪೆಂಪುಮಂ ಕೈಮಿಗೆ ವಿಭವದ ಪೆಂಪುಮಂ ವಿಶೇಷಿಸಿ ಪೇಟಲ್‌ 
(ಕವಿರಾ. ೩-೧೭೪); ತೀವ್ರಕೋಪಂ ಪುಟ್ಟ ಕೈಮಿಗೆ (ವಡ್ಡಾರಾ. 
ಕೈಮಿಕ್ಸಿರ್ದ ರಾಗಂಬೆರಸು ಸುರಿಯೆ (ಆದಿಪು. ೮-೬೯); 
ಅಳಲು ಕೈಮಿಗಲಾ ವಿರಾಟನ ಲಲನೆ ಸೈರಂಧಿ)ಯನು ಕರೆಸಿದಳು 
(ಕುವ್ಯಾವಿ. ೩-೧೦೭); ಶ್ರೀಧರಾಚಾರ್ಯರ ಪ್ರೀತಿ ಕೈಮಿಗೆ ಬಲ 
ಗೊಂಬೆ (ನಾಗಕು. ೧-೧೧). [ಕೆಯಾ + ಮಿಗು] 
ಕೆಯ್ಮೀಯಿ, ಕಯ್ಮಾಖು, ಕೈಮೀರು, ಕೈಮೀಟು (ಕ್ರಿ). ೧. ಅಧಿಕ 
ವಾಗು; ಮಿತಿಮಾರು: 4ಅಸಕಲಕಿದಂ-ಕೆಯ್ಮೀ [ಪಾಠಾಂ. ಕಯ್ಮಾ, 
ಕೈಮಾೋ]ಟಿದಂ* (ಶಮದ. ಪಂ. ೧). "ಕೆಯ್ಕೀಜುಹ' ಪರಾ. 
ಕಯ್ಮಾಖು: ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. ಕೈಮೀರು : ೨. ಹಿಡಿತ ತಪ್ಪು; ಹತೋಟ ತಪ್ಪು; ಕೈಗೆ 
ನಿಲುಕದಿರು ; ವಶಪಡಿಸುವುದಕ್ಕೆ ಅಸಾಧ್ಯವಾಗು: ಈಗ ಮಾತ್ರ 
ಪ್ರಸಂಗ ಕೈಮಾರಿ ಹೋಗಿಬಿಟ್ಟಿದೆ (ರೂಪಸಂ. ೨೯); ಪರಿಸ್ಥಿತಿ 
ಕೈವಿತಾರಿ ಹೋಗಿ (ರಂಗರೋ. ೫೨). ಕೈನಿೀೀಯಿ ; ೧. “ಕೈಮಾಲ 
ಲಸಕಚದುದೆಂದಕ್ಕು? (ಶಬ್ದಮಂ. ೫೧); ಕೈಮೀಜಕಿದ ಕೈ ಕನಲ್ವ 
ಕಿಡಿವಣ್ಣದ ಕಣ್‌ (ಚಂದ್ರಪು. ೯-೯೩); ಕೈಮಿೀಜಲಜಕಿಯದೆ ಸಂಧಿ 
ಗವನೀಶ್ವರರು ವಶವಾಯ್ತು (ಕುವ್ಯಾಸ. ೪-೮). [ಕೆಯ್ಸ್‌ + ಮೀಟು] 
ಕೆಯ್ಮೀಲುಹ, ಕೈಮೀಜುಹ (ನಾ). ಹೆಚ್ಚಾಗುವಿಕೆ; ಮಿತಿ 
ಮೀರುವಿಕೆ; ಅತಿರೇಕ: * ಅಸಕಲಿಹ[ಪಾಕಾಂ, ದ]ಂ - ಕಯ್ಮೀ 
ಅಹಂ [ಪಾಠಾಂ. ಕೈಮೀಆಿದಂ, ಕೈವಿೀಟುಹಂಗ] ? (ಶಮದ. ಪರಿ. ೧). 
ಕೈನಿನೀಖುಹ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. (ಕೆಯ್ಮೀಲು + -ಹ್ಮ] 


೧೭೮-೧೧); 


೨೦೬೯ 


ಕೆಯ್ಯಾನ್‌ 


ಕೆಯ್ಮುಗಿ, ಕಯ್ಮುಗಿ, ಕೈಮುಗಿ (ಕ್ರಿ). (ಗೌರವದಿಂದ) 
ಕೈಜೋಡಿಸು; ನಮಸ್ಕರಿಸು: ಸಮಸ್ತ ಧಾತ್ರಿ ಕೆಸಮ್ಮಗಿವುದು ನಿಮ್ಮ 
ದೊಂಡೆ ಪೆಸರ್ಗೇಳ್ರೊಡೆ (ಪಂಪಭಾ. ೧೩-೫೬) ; ದಿನಪಂಗೆ ಕೆಯ್ಮೂಗಿ 
ವಂದದೆ ಮುಗಿದಿರ್ದುವಲರ್ದ ತಾವರೆಯರಲ್ಲಳ್‌ (ಅಜಿಪು. ೬-೩೮) ; 
ದೊರೆನೆಣ್ಣುಗಳು ಮುತ್ತುಮಾಣಿಕದಾರತಿ ಬೆಳಗಿ ಕಾಣಿಕೆಯಿತ್ತು 
ಕೆ.ಮ್ಮುಗಿದರು (ಮೋಹತ. ೨೪-೧೮) ; ಅತಿಭಕ್ತಿಯಿಂ ಕೆಯ್ಮುಗಿದು ನಂದಿ 
ಕೇಶಂ ನುಡಿದನು (ಚಿಬಪು. ೩-೨೦). ಕೆಯೆವ್ಮಿಗಿ : ನಿನಗಾಂ ಕಯನ್ಮುಗಿ 
ದಪ್ಪೆನೀಯೆಡೆಗೆ ನಿನ್ನಂ ಬೇಡಿ ಕಯ್ಯೊಡ್ಡಿದೆಂ (ಕಾದಂಉ. ೫೦೪); ಎಲ್ಲರ್ಗೆ 
ಕಯ್ಮುಗಿದು (ಚಂಡೇರ. ೨೪೮-೭). ಕೈಮುಗಿ : ಪುರ್ಬನಂಗಜನ ಬಿಲ್‌ 
ದಂತಾಳಿಯಂ ಮುತ್ತು ಕೈವಖಗಿದಾರಾಧಿಸಿ ಪೋಲ್ತುವು (ಆದಿಪು. ೬-೮೫); 
ಪಾಂಡವರೆ೦ ಕೌರನರುಂ ಕೈಮುಗಿಯೆ (ಗದಾಯು. ೨-೩೦); 
ಕೈಮುಗಿದು ಬೇಡಿದೆನು (ಕುವ್ಯಾವಿ. ೧-೧೩); ಕೈಮುಗಿಯುತ ಪಲ್ಲ 
ಕಿಲದರ್‌ (ಕಂನವಿ. ೧೫-೯೪). [ಕಯ್‌ 4 ಮುಗ್ಗಿ] 
ಕೆಯ್ಮೋಸ (ನಾ). ಕೈಯಿಂದ ಮಾಡುವ ತಪ್ಪು: ಇದರೊಳೇನಾನುಂ 
ಕೆಯ್ಕೋಸ ಬಾಯ್ಕೋಸಂಗಳುಳ್ಳೊಡಮೊಲ್ಮೆಯಿಂ ಸೈರಿಪುದು 
(ಚಿಕವಂ. ೨೩-೪). "ಬಾಯ್ಕೋಸ ಪರಾ. [ಕೆಯಾ * ಮೋಸ] 
ಕೆಯ್ಯಳೆವಿ, ಕಯ್ಯಳವಿ, ಕೈಯಳವಿ, (ನಾ). ೧. ಕೈಯಶಕ್ತಿ ; 
ಭುಜಬಲ. ೨. ಶಕೆ ಸಾಧ್ಯವಾದುದು: ಇದು ತವಿಸುವೊಡೆ ಪಡೆ 
ನಾಡೇಕಯರ ಕೆಯ್ಮ[ಪಾಕಾಂ. ಕೈಯ]ಳವಿಯಲ್ತು (ಸಂರಾಮಾ.೪-೬೬). 
ಕೆಯ್ಯಳವಿ: ೧. ಬಾಯ್ದಾರೆ ನಿಲೆ ಕುಮಾರಂ. ಪೊಯ್ದೊಡೆ ಕಯ್ಯ 
[ಪಾಠಾಂ. ಕೈಯ]ಳನಿದಾರೆ ಕಯ್ಯ[ನಾಕಾಂ. ಕೈಯಗ]ಳವಿಯೆನಲ್‌ 
ನೆಯ್ದಿಲ ಕಾವಿನ ಪೊದೆಯಂ ಪೊಯ್ದಂತೊರ್ಮೊದಲೆ ಪಜದುದಾ 
ನಂಶನನಂ (ಸಂರಾಮಾ. ೯-೨೩). ಕೈಯಲಿ: ಮೇಲಿನ 
ಪ್ರಯೋಗಗಳ ಪಾಠಾಂತರಗಳನ್ನು ನೋಡಿ. [ಕೆಖ್‌, + ಅಳವಿ] 
ಕೆಯ್ಯಳವು, ಕಯ್ಯಳವು, ಕೈಯಳವು (ನಾ).  ಕೆಯ್ಯಳವಿ ೧: 
ಜನಕಜಿಯನುಯ್ಕೆ ದಶರಥ ತನೂಜರಿಂ ಮರಣಮಾಗಲೆಂದಿರ್ದಪುದೀತನ 
ಕೆಯ್ಯ [ಪಾಠಾಂ. ಕಯ್ಯ, ಕೈಯ]ಳವಲ್ಹು ಪುರಾತನ ಕರ್ಮಾಯತ್ತ 
ಮಲ್ತೆ ದೇಹಿಗಳೆಸಕಂ (ಸಂರಾನಾ. ೯-೯೬). ಕಯ್ಯಳವು, 


5 


10 


15 


ಕಿಂ 
೦ 


25 


ಕೈಯಳವು: ಮೇಲಿನ ಪ್ರಯೋಗದ ಪಾಠಾಂತರಗಳನ್ನು 
30 ನೋಡಿ. (ಕೆಯ್ಯ + ಅಳವು) 
ಕೆಯ್ಯಾನ್‌, ಕಯ್ಯಾನ್‌, ಕೈಯಾನ್‌, ಕೈಯಾನು (ಕ್ರಿ). 


೧. ಕೈಯೊಡ್ಡು ; ಕೈನೀಡು; ಬೇಡು: ವಜ್ರಿ ನಜ್ರಕವಚಕ್ಕೆ 
ನಿಜೋಜ್ವಳ ಕುಂಡಳಕ್ಕೆ ಕೆಯ್ಯಾಂತೊಡೆ (ಪಂಪಧಾ. ೯-೬೨). 
ಕೆಯ್ಯಾನ್‌ : ೧. ಕಯ್ಯಾನ್ಹನ * * * ಪ್ರಜಳ್ಳಾಪ್ಪೆನಿತನನುದಿನಂ 
ಕೊಟ್ಟು (we. XVIII, ೨೭೩-೧೮ ; 994); ಕಯ್ಯಾನ್ತ ದೀನಾವಳಿಗಿಂ 
ದ್ರೋರ್ವಿೀಜಂ (ಸೌಇಇ. ೫%, ೨೧-೩೧ ; 1019); ಅಳಿಪಿಂ ಕಯ್ಯಾಂತ 
ಮರ್ತ,ರ್ಗೆ ಭಾಸುರ ಕಲ್ಪದ್ರುಮದನ್ನಂ (ಧರ್ಮಾಮೃ. ೪೯); 
ಕಯ್ಮಾಂತವರಿಗಿಷ್ಟಾರ್ಥವನು * * * ಪಾಲಿಸುತ (ಸಾಳ್ವಭಾ. ೪-೧೭), 
೨. ಪಡೆದುಕೊ; ಗಳಿಸು: ತಪದಾ ಬಳವಿಯೊಳಂ . . , ಎಯ್ದೆ 
ಸಿದ್ಧಿಯಂ ಕಯ್ಯಾಂತಂ (ಸೌನಂದ. ೧-೨). ಕೈಯಾನ್‌ : 
೧. ಅಂತವನಿಪನಿಕರಂ ಕೈಯಾಂತವನಿಪನಿಕರಮೊಂದು ಕೊ ಗೆ 
ಮಿಗಿಲೆಂಬಂತಾಡೊಡಂ... ಇಜಸಿಗುಮೀಗುವಿಂಜತಿವಬೆಡಂಗಂ 
(ಗದಾಯು. ೧-೧೫); ಕೈಯಾಂತವರ್ಗೆತ್ತಂ ಬೇಟ್ಟುದನಿತ್ತು (ಪಂರಾಮಾ. 
೧೦-೭೩); ಸವಿದೊಗಡಿಸಿದ ಕೂಳ್ಗೆ ಕೈಯಾಂತನಂ (ಹಚಕಾ, ೧-೨೮). 
ಕೈಯಾನ : ೧. ನೀನು ದುರಿಯೋಧನನ ಬಾಯ್ದ ಂಬುಲಕೆ 
ಕೈಯಾನುವರೆ ಹೇಳು (ಕುವ್ಯಾಉ- ೧೦-೮). [ಕೆಯ್ಯ ಆನ್‌] 


ಕೆಯ್ಯಾಸೆ 


ಕೆಯ್ಯಾಸೆ, ಕೈಯಾಸೆ (ನಾ). ಲಂಚದ ಆಸೆ: ಅಯ್ಕೆಯ್ಕೊ ನಮ್ಮ 
ನಾರೆಂದು ಕಂಡಿದ್ದೆಯೊ ಕೆಯ್ಯಾಸೆಯವರೆ ನಾವರೆಸಾ (ಧರಚ. ೧೪-೫೯). 
ಕೈೈಯಾಸೆ : ಪ್ರಜೆಯಂ ಪಾಲಿಸ ಬಲ್ಲೊಡಾತನರಸಂ ಕೈಯಾಸೆಯಂ 
ಮಾಡದಂ ನಿಜ ಮಂತ್ರೀಶ್ವರ (ಸೋಮೇಶ. ೯). ([ಕೆಯ್ಯ್‌ * ಆಸೆ] 

ಕೆಯ್ಯಾ ಳ್ಳ (ನಾ). ಒಂದು ಪಂಗಡದ ಹೆಸರು: ಇದಕ್ಕೆ ಸಾಕ್ಷಿ 
ಜಾ ಅಯಿರಣ ಕೀಟನರು ಅಣಗರು ಕಜ ಯರು 
ಚಂಗರಸನು ತಲೆಸರಿಯಾ ಕೆಯ್ಕಾಳದೋರ್‌ ಕವುಳನ್ನೆಯಾರುಂ 
(ಸೌಇಇ. 1-1, ೪೭-೧೩; ಸು. Me ಶತ). [?] 

ಕೆಯ್ಯಿ "ಕೆಯ್ಕ್‌' ನೋ. 

ಕೆಯ ಕ್ಕು , ಕಯ್ಯಿಕ್ಕು, ಫೈಯಿಕ್ಕು (ಕ್ರಿ). ೧. ಕೈ ಇಡು, ಹಾಕು, 
ಹ ತುಡುಕು. ೨. ಕೈಬಿಟ್ಟುಕೊಂಡು ಕುಳ್ಳಿರು; 
ಕದಲದಿರು; ಸುಮ್ಮನಿರು : ಇನನಸ್ತಂಗತನಾಗೆ ತತ್ಸ ಮಯದೊಳ್‌ 
ಕೆಯ್ಯಿಕ್ಳಿ ವಂಶಾವಳೀವನ ಮಧ್ಯಸ್ಥ ತನಾಗಿ ಸಜನ 
ಕೇಶಂಗಳೆಂಸುತ್ತಿ (ಸಮಪ. ೧-೫); ಪುಲಿ ಬಂದು ಗೆರ್ಜಿಸುತ್ತಿರೆ 
ಕೆಲದೊಳ್‌ ಪಾವಡರ್ದು ಕೂಡೆ ಸುತ್ತಲ್‌ ಮೆಯ್ಯಂ ತೊಲಗದೆ 
ಕೆಯ್ಕಿಕ್ಕಿರ್ದಂ . . . ವ್ರತತಿಳಕಂ (ನೇಮಿಪು. ೧-೧೫). ಕಯ್ಯಿಕ್ಕು : 
೧. ಕು ಕಯ್ಯ ಕ್ಕಿ ಹಿಡಿದನು (ಕುವ್ಯಾಆ. ಓರಿಇ. ತ, 
೨. ಮೆಯ್ವತ್ತಿದನಂತ ಕರ್ಬಳಟರಂ ಷಣ್ಮಾಃ ಸಂಬರಮಿಕ್ಕು ವ ತಕ್ಕಿನಿಂ 
ಕಯ್ಯಿ ಕ್ಸಿ ನಿಲ್ತುದುಂ (ವರ್ಧ ಫು. ೧೦-೪೦ ವ). ಭೆ ಯು ಕ್ತ: 
೧.ಕೆ ಗೈಯಿಕ್ಕಿದತ್ತಲು ಖಂಡಮಯ (ಕುವ್ಯಾದ್ರೊ €. ೧೭-೨೬); 
ಕೋಲಿನ ಕೊನೆಗೆ ಕೈಯಿಕ್ಕಿ ದನು ದಿವ್ಯಾಮೋಘ ಮಂತ್ರದಲಿ 
(ತೊರರಾ. ೧-೧೭-೧೫); ಸಿಟ್ಟಿನಿಂದಣೆದು ಕೈ ಯಿಕ್ಳುವರ್‌ ಸಕ್ಕು ವರ್‌ 
ಕಾಯದೊಳ್‌ ಸಾಯಕವನು (ಜೆಬಪು. Re `. ಕುಭಚರಿತರ್‌ 
ಪೂಣ್ಣು ಕೈಯಿಕ್ಕಿ ನಿಂದರ್‌' (ಪಂರಾಮಾ, ೨-೫೪); ಕೈಯಿಕ್ಕಿ ಪರಮ 
ಪದವಿಗೆ ಕೈ ಯಿಕ್ಕಿ ದನೆಂಬ ತೆಜದಿನಿರ್ದು (ಚಂದ್ರಪು. Na ಪಲವಗೆ 
ಚಚದ! ಗೆಲ್ಲ ಳವಿಂ ಕೈಯಿಕ್ಕಿ ನಿಂದ ಕಲಿ (ಕಬ್ಬಿಕಾ. ೨೩೦). 
೩, ಕೈಮಾಡು ; “ಮುತ್ತು ; ದಾಳಿಮಾಡು: ಮಿಕ್ಕು ನೂಕುವ 
ಕುದುರೆಕಾಆರು ತೆಕ್ಕೆ ಗೆಡೆದರು ಸಂದಣಿಸಿ ಕೈಯಿಳ್ಳಿ SR NER 
ಕಾಣೆನಳನಿಯಲಿ ಹ ಿದ್ರೋ. ೫-೩) ; ಕೈಯಿಕ್ಸಿದನು ಕೃಷ್ಣನನು 
ಜಡಿದು ಮಹಾತ್ರಿ ಹ: (ನಿಭಾಗ. ೧೦-೬೯-೩೯); ಸಡರಕರಿ 
ಕಾಲಾಳ ಮೇಲೆ ಕೈಯಿಕೃದೆ ಮದಕರಿಗಳನೊಡೆತಿನಿದು (ಕಂನವಿ. 
೧೮-೬೦). ೪. ತೊಡಗು; 'ಕೈಕೊಳ್ಳು: ನಿನಗೆ ಕಾಣಿಕೆಯಾಗಿ ತಹೆನಾ 
ವನಿತೆಯನು ತಾನೆಂಬ ಮತಿ ಸಂಜನಿಸಿ ಕೈ ಯಿಕ್ಕಿದೆನು ಕಸಟದಲಿ 
(ತೊರರಾ, ೬-೬-೨೦). (ಕೆಯ + ಇಸ] 

ಕೆಯ್ಕೆಡೆ, ಕಯ್ಯೆಡೆ, ಕೈಯೆಡೆ, ಕೈನೆಡೆ (ನಾ). ಕೈಗೆ ಒಪ್ಪಿ ಸಿದುದು; 
(ರೆಕ್ಷಣಾರ್ಥವಾಗಿ ನಂಬುಗೆಯಿಂದ) ಕೈಗೆ ಕೊಟ್ಟದ್ದು; ನ್ಯಾಸ: 
ಎನ್ನ ಸೂಟಂ ನಿನಗಾನೆನಿತಾದೊಡಮಾವನೆ ಮತ್ತನಯರ್‌ ಕೆಯ್ಕೆಡೆ 
ಪಲುಂಬದಿರ್‌ ಪೆಜಪೆಜವಂ ( ಪಂಪಭಾ. ೨-೨೬) ; ನಿಮ್ಮಯ ಕೆಯ್ಕೆ ಡಿಕ | 
ಮಕ್ಕಳಂ ವಿಸ್ಣು ಮುಂತಾದ ಸುರರಟ್ಟಿಕೊಂದರ್‌ (ಚೆಬಪು. ೨೧-೩೩) | 
ಕಯ್ಕೆ ಡೆ; ಅದರ್ಕಲರ್ಕೆಯೆಂಬುದು ಚಂದ್ರಿಕಾಭಿರಾಮಮಪ್ಪ 
ಚ ಕಯ್ಯೆಡೆ ವಲಂ (ಕಾದಂಉ. ೩೭೧); ಪೊಸ ಬಸಂತನನಾರ 
ಕಯ್ಯೆಡೆಯನಿತ್ತೆ ಯ್ಯ ಹಾ ಕಾಂತ ಹಾಯೆಂದಳು (ಚೆ ಬ ಪು. ೩೫-೨೮); 
ಡೀನರೋಕಕ್ಕುಯೆ ಕಯ್ಕೆಡೆಯನಿಟ್ಟರ್‌ ಅಗ್ನಿ ದೇವಂಗೆ ಕೊಟ್ಟಿ ೦ 
(ಹೊಂಗಳು. ೨೮-೧೪). ಕೈ 'ಯೆಡೆ: ಈ ಸಟಮಂ ಪ್ರಾಣಮನೆ ಕುತ 
ಗುಡುವಂತೆನ್ನ R- ಕೊಟ್ಟು (ಆದಿಪು. ಕುಂತೀ 
ಸತಿಯೆ ಕೈಯೆಡೆಯ ಕಂದನನೊಪ್ಪು ಗೊಳು ನೀನು (ಕುವ್ಯಾಉ. ೧೦-೨೮). 


೪-೨೧ ವ); 


ಎ೨ಂ೮೦ 


40 


ಕೆಯ್ದಟ್ಟ 


ಕೈನೆಡೆ: ನರವೇಷ ಕಾಯಮಂ ನವೆಸಬೇಡೆಂದು ಕೈವೆಡೆಗೊಟ್ಟಳೇಂ 
ವಿಶೀಷಮೊ ಪುತ್ರನೋಹಮೀ ಲೋಕದೊಳಗೆ (ಚಿಬಪು. ೫-೩೦). 


[ಕೆಯ್ಮ್‌ * ಎಡೆ] 
ಕೆಯ್ಕೆಣ್ಣೆ, ಕೈಯೆಣ್ಣೆ, (ನಾ). ಯಂತ್ರದ ಸಹಾಯವಿಲ್ಲದೆ 
ಕೈಯಿಂದಲೆೇೇ€ ತಯಾರಿಸಿದ ಎಣ್ಣಿ: (8). ಕೈಯೆಣ್ಣೆ,: 


ಯಂತ್ರದ ಎಣ್ಣೆಗಿಂತ ಕೈಯೆಣ್ಣೆಯೇ ಒಳ್ಳೆ ಯದು (ರೂಢಿ). 
` [ಕೆಯ 4 ಎಣ್ಣೆ] 

ಕೆಯ್ಯೆತ್ತು, ಕಯ್ಯೆತ್ತು, ಕೈಯೆತ್ತು (ಕ್ರಿ). ೧. ಕೈಯನ್ನು 
ಮೇಲಕ್ಕೆ ಎತ್ತು : ಕೆಯ್ಯೆತ್ತಿ ನಿಂದಲ್ಲಿಯುಂ ಕೈಯಿಗಳಂ ಮೇಲಕ್ಕೆತ್ತಿ 
ನಿಲ್ಲುವುದಕ್ಕೂ - ** ಕ್ವಚಿತ್‌ ಎಂಬ ಹೆಸರು (ನಾನಾರ. ೧೬೪ ಟೀಕೆ) ; 
ಕಯ್ಯೆತ್ತು : ೨. ಕೈಯನ್ನು ಮೇಲಕ್ಕೆತ್ತಿ ಸಾರು; ಮುಕ್ತಕಂಠ 
ದಿಂದ ಹೊಗಳು: ಉತ್ತಮಗುಣತತಿ ವನಿತಾವೃತ್ತಿಯನೊಳಕೊಣ್ಣು 
ದೆಂದು ಜಗಮೆಲ್ಲಂ ಕಯ್ಕೆತ್ತುವಿನಮಮಳಗುಣ ಸಂಪತ್ತಿಗೆ ಜಗದೊಳಗೆ 
ಪೋಚಕಬ್ಬೆಯೆ ನೋನ್ತಳ್‌ (ಎಕ. 11, ೭೩-೧೪; 1118). ೩. ಕೈಯಿಂದ 
`ಸನ್ನೆಮಾಡು : (ಹೊರವಾಗಿಲ ಹೊಸತಿಲನ್ನು ದಾಟ, ಪರಿಕಿಸಿ, ತಟ್ಟನೆ 
ಹಿಂಜರಿದು, ತನ್ನವರ್ಗೆ ಕಯ್ಕೆ ತ್ತು ವನು) (ಬೆಟ್ಟಅ. ೧೧-೧೭). 
ಕೈಯೆತ್ತು: ೧. ಕೈಯೆತ್ತಿ ದುರ್ಜನಿಕ್ಕೆಗೆ ಪೊಯ್ಯದೆ ದುರ್ಜನರೊಳಮ್ಮ 
ಕೂಡಿರವೇಡ (ಧರ್ಮಾಮೃ. ೨-೧೨) ; ಕೈಯೆತ್ತಿ ದನಖಿಳಜನಂ ಕೈಯೆತ್ತಿ 
ನಿರೀಹ ವೃತ್ತಿಯಂ ಪೊಗಲಕ್ವಿನೆಗಂ (ಚಂದ್ರಪು. ೧೪-೨); ಕೈಯೆತ್ತಿ 
ಪಲರುಂ ಜತಿಗಳ್‌ ತವಸಿಂಗೊಳಗಾಗಿ (ಕಬ್ಬಿಕಾ. ೨೨೬). ೪. ಕೈಮಾಡು; 
ಜಗಳಕ್ಕೆ ನಿಲ್ಲು: ಕೈಯೆತ್ತಿದ ಉದ್ದು ರುಟುತನವನ್ನು ನಮ್ಮ ಮೇಲೆ 
ಹೊರಿಸಬಾರದು(ನಾಡೋಜ. ೩೩೭). ೫. (ಹೊಡೆಯುವುದಕ್ಕೋಸ್ಕರ) 
ಕೈ ಅಥವಾ ಸೊಂಡಿಲನ್ನು ಮೆಲಕ್ಕೆತ್ತು: ಮತ್ತಗಜ 
ನೊಣಗಳಿಗೆ ಧಿಟ ಕೈಯೆತ್ತುವುದೆ (ನಿಭಾಗ. ೫-೪-೧೦); ಮಕ್ಕೆಳಮೇಲೆ 
ಕೈಯೆತ್ತಬಾರದು (ಕೂಢಿ). ೬. (ಯಾವುದಾದರೂ ನಿರ್ಣಯ 
ಮೊದಲಾದುವಕ್ಕೆ) ಸಮ್ಮತಿ ಸೂಚಿಸು: ನಿರ್ಣಯವನ್ನು ಮತಕ್ಕೆ 
ಹಾಕಿದಾಗ ನಾಲ್ಕು ಸದಸ್ಯರು ಕೈಯೆತ್ತಿದರು (ರೂಢಿ). 

[ಕಯ್‌ + ಎತ್ತು] 


ಕೆಯ್ಯೊಡ್ಡು, ಕಯ್ಯೊಡ್ಡು, ಕೈಯೊಡ್ಡು (ಕ್ರಿ). ೧. ಕೈನೀಡು, 
ಚಾಚು : ನೀನೆ ಮೇಣರಸುಗೆಯ್‌ ... ಇದನಾಂ ಕೆಯ್ಯೊಡ್ಡಿದೇ 


ಬೇಡಿದೆಂ (ಪಂಸಭಾ. ೧೩-೮೫). ಕಯ್ಯೊಡ್ಡು: ೧. ನಿನಗಾಂ ಕಯ್ಕುಗಿ 
ದಪ್ಪೆನೀಯೆಡೆಗೆ ನಿನ್ನಂ ಬೇಡಿ ಕಯ್ಕೊಡ್ಡಿದೆಂ (ಕಾದಂಉ. ೫೦೪); ನಿನ್ನಂ 
ಕಯ್ಯೊಡ್ಡಿ ಬೇಡಿಕೊಂಡಪೆನಿನ್ನಾದೊಡಮಂಸಿರದಿರ್‌ (ಪೆಂಚತಂ.೧೨೨-೪). 
ಕೈಯೊಡ್ಡು : ೧. ನಿನ್ನನಾನಿನಿತಂ ಕೈಯೊಡ್ಡಿ ಬೇಡಿದೆ (ಪಂಸಭಾ. 
೧-೮೧ ವೆ); ಮನೆ ಮನೆದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ 
(ಮಹಾದೇ. ೩೪೨) ; ಮನವೊಲಿದು ಕೈಯೊಡ್ಡಿ ಯಾ ಆಯ್ಕನ ಪದೋದ 
ಕಮಂ ಪ್ರಸಾದಮನನುಭವಿಸುತಂ (ಬಸಪು. ೨೮-೮) ; ಅಳಿಕುಳಾಳಕಿ 
ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ (ಕುವ್ಕಾಅ. ೯-೨೫); ಮಳೆನೀರು 
ಬಿಟ್ಟು ಮಂಜಿನ ನೀರಿಗೆ ಕೈಯೊಡ್ಡಿದ (ಗಾಜಿ). ೨. ಯಾಚಿಸು; 
ಬೇಡು : ಅವನು ಯಾರಲ್ಲಿಯೂ ಕೈಯೊಡ್ಡುವುದಿಲ್ಲ (ರೂಢಿ). 

ಓಟ. ಒಡ್ಡು] 

ಕೆಯ್ದಟ್ಟಿ, ಕಯ್ವಟ್ಟ (ನಾ). ಕರವಸ್ತ್ರ್ರ:. (8). ಕಯ್ದಟ್ಟಿ: 

ಕಯ್ವಟ್ಟದಿಂದ ಕಣ್ಮೊಗಗಳನ್ನೊರಸಿಕೊಳ್ಳುತ್ತ ಹೋಗಿ ಸುಖಾಸನಸ್ಥ 
ನಾಗುವನು (ಮಂತ್ರಶ. ೧೯-೧); ಕಯ್ವಟ್ಟಗಳಿಂದ ನಗೆಗಳನ್ನು 
ಮುಚ್ಚಿಕೊಳ್ವರು (ಬೆಟ್ಟ. ೬೭-೧೮). 

[ಕೆ ಬ್‌ * ಪಟ್ಟ] 


ಕೆಯ್ಮತ್ತು 


ಕೆಯ್ದತ್ತು (ಕ್ರಿ). ಕೈಹಿಡಿ (2); ಕೈಗೆ ಹತ್ತು? (ಗದಾಸಂ. ಟಪ್ಪಣಿ) : 
ಬರೆ ಗರ್ಭಕ್ಯರಿನಸ್ತುವಾಹನಚಯಂ ಕಯ್ನೆಯ್ದೆ ನಂದತ್ತು ಪುಟ್ಟಿ ರಣೋ 
ತ್ಸಾಹದೆ ಚಕ್ರವರ್ತಿವಿಭನಂ ಪುಟ್ಟಿತ್ತು ಕೆ.ಸ್ಚತ್ತಿ ನಿಂದಿರೆ ಪತ್ತಿತ್ತು 
ಸಮಸ್ತ ಧಾಶ್ರೀವಳಯಕ್ಕೆಂದುಂ ದಿಶಾದಂತಿಗಳ್ಳರೆಗಂ ತಂದೆಯ 
ಕೀರ್ಶಿಯೇಂ ಬಳೆದುದೋ (ಗದಾಯು. ೧-೧೨). [ಕೆಯ * ಸತ್ತು] 

ಕೆಯ್ದನೆ, ಕೆಯಿಮನೆ, ಕೆಯ್ಮನೆ (ನಾ). ಹೊಲ ಹಾಗೂ ಮನೆ; 
ಹೊಲಮನೆ (?) ; ಕೆಯ್ತುನೆಗಳ್‌ ಕೆ.ಕಿತೊಜಕೆಗಳ್‌ (ಭಾಷಾಧೂ. ೧೩೦ 
ಉದಾ). ಕೆಯಿಮನೆ : ಆ ಸಿದ್ದೇಶ್ವರ ಗ್ರಾಮೇಶ್ವರ ದೇವರ ಸ್ಥಳದ 
ಕೆಯಿಮನೆಗಳಲು (ಕಕುಲ. ೫-5೧; 1196). ಕೆಯ್ಮುನೆ : ಬಾಹ್ಯೋಪಧಿ | 
ಯೆಂಬುದು ಕೆಯ್ಮನೆ ಚತುಃಪಾದಿಗಳುಂ ದಾಸಿದಾಸಾದಿ ದ್ವಿಪದಿಗಳುಂ 
ಹೊನ್ನು ಬೆಳ್ಳಿ ಧಾನ್ಯ ಯಾನ ಶಯನಾಶನ ಕುಪ್ಯಭಾಂಡಮೆಂದು ... 
ಪತ್ತುಂ ಬಾಹ್ಕೋಪಧಿಗಳಕ್ಕುಂ (ಶಾಸ್ತ್ರಟೀ. ೭೮-೯); ಕೆಸ್ಮುನೆ ವನ 
ಮೂರಡೆನಿ ನದೀತಟಾಕಾದಿ ಪ್ರದೇಶಾದಿಗಳಿಂದತ್ತಲ್‌ ಪೋಗೆನೆಂದು | 
ಪ್ರಮಾಣಿಸುವುದೆರಡನೆಯ ಗುಣವ್ರತಮಕ್ಕುಂ (ಪಸಾರ. ೬೨೪-೫). 

(ಕೆರ + ಮನೆ] 

ಕೆಯ್ದರ್‌, ಕಯ್ವರ್‌, ಕೈಬರು, ಕೈವರ್‌ (ಕ್ರಿ). ೧. ಕೈಗೆಬರು: 
ಕಂದಂಗೆ ರಾಜ್ಯಚಿಹ್ನಮನೊಂದೆರಡುಮನುಟ್‌ಸಿ ಮಂದಿಗೆರೆದರ್ಥ ಮನಾ 
ಮಂದಾರಂ ಕೆಯ್ವಂದವೊಲೆಂದಿತ್ತೆಸಗುವನೊ ನೃಪತಿ ಜನನೋತ್ಸವಮಂ 
(ಪುಸ್ಪಪು. ೩-೯೦). ೨. ಡೊರಕು ; ಲಭಿಸು: (8). ಕಯ್ವರ್‌ : 
೩. ಚಿಗುರು; ವೃದ್ಧಿಯಾಗು; ಫಲಿಸು : ಕಯ್ವಂದುದು ಸಹಕಾರಂ 
ಕಯ್ವಾರ್ವುದು ಸಮಯಮಲ್ಲದೆಂದು ಮನೋಜಂ ಮುಯ್ವಂ ನೋಡಿ 
ವಿಯೋಗಿಗೆ ಕಯ್ವಾಸಿದನಾಯ್ತು ಡಾಮರಂ ಮಾಮರದಿಂ (ಮಲ್ಲಿಪು. 
೫-೧೦). ಕೈಬರು: ೧. ಈನೆನೆನ್ನುವ ಕೊಡುಗೆ ಬೇಡದಿರ್ದೊಡೆಮದುವೆ 
ಆವ ಕೈಬಂದೊಡಂ ಕೊಡುಗಯ್ಯ ಬಾಳ್ಕೆ (ಕಾಲೂರ. ೭೫-೧೩೬). 
ಕೈವರ್‌ : ೩. ಕಲ್ಪತರು ಕೈವಂದಂತೆ ರೈವೃಷ್ಟಿ ಸಳ್ಳನೆ ಕೊಂಡಂತೆ 
ಸುರೇಂದ್ರಭೀನು ಕಜ ದಂತೆ (ಪಂರಾಮಾ. ೩-೧೩೭); ಕೈವಂದ ಕದಂಬ 
ಪುಸ್ಪದ ಪರಂಪರೆಯೊಳ್‌' (ಜಗವಿ. ೪-೩೪); ಕೈವಂದ ಮಾಕಂದ 
ಸಂದೋಹಮಂ (ಕುಸುಮಾ. ೧೨-೧೩೮ವ); ಮಧುಮಾಸದೊಳ್‌ 
ಕೈವಂದ ಮಾಮರನೆಳದಳಿರೆಂ ಮನಂಬುಗೆ ಸವಿದು (ರಾಮಾಶ್ವ. ೨೩-೧೧). 

[ಕೆಯ್ಯ ಬರ್‌) 

ಕೆಯ್ದರಿ (ಕ್ರಿ). ಕೈಮಿಾರು (?): ಅಗಳವನೇಕ ಪಕ್ಷತ್ಕಾಗಂ ಕೆ ್ವುರಿಯೆ 
ಸುರಿಗೆ ವಿಸುಟಿಳಲಂಕಂ ಪೋಗದೆ ಕಟ್ಟದ ಸುರಿಗೆಯನಾಗಳ್‌ ಕಿಟ್ಟಂತೆ 
ಸುಗತಮತಮಂ ಹಿಡಿವಂ (ಶಾಂತಿಪು. ೮-೧೪೨). 

[ಕೆಯ + ಪರ್ತಿ (ಆ. ಪಜಕ್ಕಿ)) 

ಕೆಯ್ದಲ, ಕೈವಲ (ನಾ). ಕೈಯ ಶಕ್ತಿ, ಭುಜಬಲ: ಕಾಯಡು 
ಪುತ್ರಮಿತ್ರತತಿ ಕಾಯದು ತಂದೆತಾಯ ಕೆ ಖ್ವುಲಂ ಕಾಯದು ದೇವತಾ 
ಗಣದ ರಕ್ಷಣೆ ಕಾಯದು ವಜ್ರಪಂಜರಂ (ಪುಷ್ಪಪು. ೧೩-೪೫). ಶೈವಲ: 
ಕೈವಲದಾಕೆ ಗೊಟ್ಟ ನೀಲದ ಸಲಿಗೆಯಿದೆನೆ (ಅರ್ಧನೇ. ೧-೭೪). | 

[ಕಯ್‌ + ಬಲ) 

ಕೆಯ್ದಸ, ಕೈವಸ (ನಾ). ಕೈವಶ; ಸ್ವಾಧೀನ. "ಕೆಯ್ವಸಗೊಳ್‌' 
ಪರಾ. ಕೈವಸೆ: ನೃಪನ ಜಡಿಪದೆ ನಡುಗುವಳಸಿಕಾಂತೆ ಕೂರ್ಸಿದೇಂ 
ಕೈವಸಮೋ (ಪಸ್ಪಪು. ೩-೧೬). [ಕೆ ಖರ್‌ ೬ ಬಸ] | 

ಕೆಯ್ದಸಗೊಳ್‌ (ಕ್ರಿ). ಕೈವಶಪಡಿಸಿಕೊಳ್ಳು; ಸ್ವಾಧೀನಪಡಿಸಿ | 
ಕೊಳ್ಳು: ಮನಮಂ ಕೆಯ್ಟುಸಗೊಂಡು ಚೆಲ್ವನೊಳಕೊಂಡೀಟಕ್ಕೊಂಡು 
ಮೂಲಂ ಜಗಜ್ಜನದೊಳ್ಳಂ ಗೆಡೆಗೊಂಡ ಲಕ್ಷ್ಮಿಯಳವಂ ಮುಂದಿರ್ದುದಂ 
(ಶಾಂತಿಪು. ೩-೨೮). [ಕೆ.ಯ್ದಸ- ಕೊಳ್‌] 


ಪಿಂ೮ಗಿ 


ಕೆಯ್ದಾರ, 


ಕೆಯ್ವುಲಕೆ "ಕೆಯ್ಬಆ್‌? ನೋ. 
| ಕೆಯ್ವಖಕೆಗೆ (ನಾ). ೧. ಕೈ ತಮಟಿ ಬಾರಿಸುವವನು. ೨. ಕೈಯಿಂದ 
ಬಾರಿಸುವವನು; ಚಪ್ಪಾಳೆ ಹೊಡೆಯುವವನು : *ಪಾಣಿವಾದ, 
ಪಾಣಿಘ ” (ನಾಚರಾ. 8). (ಕೆ.ಯ್ವಜಕೆ (ಆ. ಕೆಯ್ಬುಜಿ) * ಗೃ] 


5 | ಕೆಯ್ದಲರಿ, ಕೈವಳಿ (ನಾ). ಹೊಲಗಜ್ಜಿಗಳ ಪಕ್ಕದ ಪ್ರದೇಶ; ಅಂಚಿ 


೦ 


30 


45 


ನಲ್ಲಿರುವ ಜಾಗ; “ಗದ್ದೆಯ ಪ್ರದೇಶ” (ಪ್ರಭಣ್ಣ) ; “ಹೊಲಗದ್ದೆ 
ಗಳ ಪ್ರದೇಶ” (ಪಂಪನ); "ಹೊಲದ ದಾರಿ” (ಪಂಸದೀ. ೧೯೩) ; 
ಮೃಗಂ ಕೆಯುಟಿಗಮೇತಡೊಳ್‌ ತಣಿದಪೆವು (ಪಂಪಭಾ. ೫-೩೮). 
ಕೈವಳಿ: ತಳಿತು ಬಿಟ್ಟುದು ಸೇನೆ ಪಡುವಣ ಜಲ ನಿಧಿಯ ಕೈ 
[ಪಾಠಾಂ. ಕರಾ) ವಳಿಗಳಲಿ (ಕುವ್ಯಾಸ. ೬-೭). [ಕೆಯ + ಬಜಿ) 
ಕೆಯ್ವಾಡ, ಕಯಿವಾಡ್ಕ ಕೈವಾಡ (ನಾ). ೧. ಕುಶಲಕೆಲಸ; 
ಕೈಗಾರಿಕೆ. ೨. ಕೈಚಳಕ; ಹಸ್ತಕೌಶಲ; ಸಾಮರ್ಥ್ಯ: ಬರೆಯತಕ್ಕ 
ಸೂಲಷ್ಟೇ ತಪ್ಪಿದೆಯೊ, ಅಲ್ಲ ಕೆಯ್ವಾಡವೂ ಬರಡಾಗಿದೆಯೊ ನೋಡೋಣ 
(ಹೆಚ್ಚಿ. ೪, ಮುನ್ನುಡಿ). ಕಯಿವಾಡ: ೧. ಬ್ರಾಹ್ಮಣ ಕ್ಷತ್ರಿ ನೈಸ್ಮ 
ಸೂದ್ರಕೊಳಗಾದ ಹದಿನೆಂಟು ಕಯಿವಾಡ ನೂರೊಂದು ಕುಲಯಿಷ್ಟ 
ರೊಳಗೆ ಅವನಾನೊಬನು ಯಿ ಧರ್ಮ್ಮ ಸಾಸ[ನ]ಕ್ಕೆ ಅಳಿಪಿದರೆ 
(ಎಕ. ೫1, ಹೊಳಲ್ಕಿ. ೧೧೧-೧೯; 1540). ಕೈವಾಡ : ೧. ಕೈವಾಡದವರಿಗೆ 
ಕೊಟ್ಟಿ ಶಾಸನ (ಎಕ. ೩1, ಚಿತ್ರದು. ೮-೧೪ ; 1573) ; ಸಮಸ್ತ ಜನಗಳಿಗೆ 
ದಾನಧರ್ಮಮಾಡಿ ಕೈವಾಡರಿಗೆ ಗುರುವುಗಳಿಗೆ ಸಹ ಕೊಟ್ಟದು (ಮೈಆರ. 
೧೯೨೯, ೯೭-೧೨; 1593); ಕೈನಾಡದವರಂ ಕರಸಿ (ತುರಂಗ. ೧-೮). 
೨. ಜೋಡಣಿಗೆಯ್ದ ಸುವರ್ಣಮಂಟಪದ ಕೈವಾಡವನೇನ ಬಣ್ಣಿಪೆನು 
(ಮೋಹತ. ೧೪-೨೮); ನೋಡಿನ್ನೆ ಸೆನೀ ಪೊಸ ಕೈವಾಡವನೆನುತಾರ್ದು 
(ಕೆಳನ್ಫ. ೩-೪೬). ೩. (ಆಲಂ) ಪ್ರಭಾವ ; ಹೆಸ್ತಕ್ಷೇಸ: ಇದೆಲ್ಲ ಹರಿ 
ದಾಸರ ಕೈವಾಡ (ಕಾವೇರಿ. ೧೨೪); ಇದರಲ್ಲಿ ಬೇರೊಬ್ಬ ಮಹಾವೃಕ್ತಿಯ 
ಕೈವಾಡ ನನಗೆ ಕಾಣುತ್ತದೆ (ಚಿದೇವ. ೧೧೭). (ಕೆಮ್ಮ + ವಾಡ] 
ಕೆಯ್ದಾರ್ಕ, ಕಯಿವಾರ್ಕ, ಕಯ್ದಾರ್ಕ, ಕೈವಾರ, (ನಾ). 
೧. ಕೊಂಡಾಟ; ಹೊಗಳಿಕೆ; ಸ್ತೋತ್ರ: ಕೆಯ್ಟಾರದಿಂದ ಬಕ್ಕುಡಿ 
ಗೆಯ್ವರ್‌ ಹಿರಿದೊಂದು ಸಮಯಮಂ ಸಮತೆಯಿನಾರಯ್ಕ್ಮರ (ಸಮಪ, 
೧೧-೨೦೯) ; ಕೆ.ಯ್ವಾರದಿಂ ಬೇಬಿ ದಾನನರಂ (ನೇಮಿಪು. ೧೧-೨೫) ; 
ಹರಿಯೆಂದು ಕೆ.ಸ್ವಾರದಿಂದನೆ ಮಾತನಾಡೆ (ಜಗವಿ. ೩-೫೬); ಕೆಖ್ತಾರಂ 
ನಿನಗಲ್ಲದನ್ಯರೊಳದೇಂ (ಜಿ (ವಸ. ೬೮-೧೦). ಕಯಿವಾರ,: 
೧. ಸಚ್ಚರಿತಕ್ಕಾ ಶ್ರಯಮೆಂದು ಲೋಕಮೆನಿತುಂ ಕಯಿವಾರೆದಿಂ 
ಬಣ್ಣಿಸುತ್ತಿರೆ (ಕಇಆ. ೫೦-೪೧-೩೩ ; 11ನೆಯ ಶತ); ಯಕಾರದೈತ್ವಕ್ಕೆ : 
ತೇರಯಿಸಿದಂ-ತೇರೈಸಿದಂ . .. ಕಯಿವಾರಂ [ಪಾಠಾಂ. ಕೆಯ್ವಾರಂ] - 
ಕೈವಾರಂ (ಶಮದ. ನ. ೧೬೮ ಪ್ರಯೋ). ಕಯ್ದಾರ ; ೧. ಕಯ್ವಾರದ 
ಯಾಚಕಜನ ಮುಯ್ತುಂ ನೋಡಲೈ ಧನವನವನೀತಳದೊಳ್‌ ಕಯ್ವಾರ 
ದೀವವರೆನಲ್‌ (ಸೌಇಇ. 120-1, ೧೪೫-೧೫ ; 1079) ; ನಿನ್ನ ಕಯ್ವಾರದ 
ಪೆಂಡಿರಂ ನಿಲಿಸು (ಧರ್ಮಾಮೃ. ೧೦೨೯); ಕಯ್ವಾರಂ, ಕೈವಾರಂ 
(ಕಮದ. ೧೫೭ ಪ್ರಯೋ). ೨. ಮುಕ್ತಹೆಸ್ತ; ಬಿಚ್ಚುಗೈ; 
ಧಾರಾಳತನ (?): ದೇವೇಂದ್ರಧಾತ್ರೀರುಹಮನಿಟಾಸಿ ಕಯ್ವಾರ 
ದಿಂದೀವ ಸತ್ಯಾಗಿಗಳಿಂ (ಧರ್ಮಾಮೃ. ೧೦-೯). ಕ್ಸೈನಾರ,: ೧, ಸಲೆ 
ಮೆಲ್ಬು ಬಲ್ಪನಟ್‌ಗುಂ ಕೈವಾರಮುಂ ಕೂಡೆ ಕೂರಿಸುಗುಂ (ಪಂಸಭಾ, 
ಕೈವಾರದೆ ಕೈಮತದಿಂ ಕೈವಾರದಿ ಗೆಲ್ಲೆ ಲ ಜ್ಜಿತೆಯಂ 
(ವದತಿ. ೧೦-೪೩); ಉಗ್ಗಡಿಪ ಕೈನಾರಿಗಳ ಕೈವಾರಮನಾಲಿಸುತ್ತೆ 
(ಚಿಕವಂ. ೧೦೪-೧೪). ೩, ಕೈಚೆಳಕ; ಸಾಮರ್ಥ್ಯ; ಬಾಹುಬಲ: 
ಮಾರುತನ ಕೈನಾರ ಕುಂದಿದುದು ಸುತ್ತೆ (ಕು ವ್ಕಾಆ, ೧೨-೪೨) ; 


೯-೧೯) ; 


ಕೆಯ್ದಾರ್ಕ ೨೦೮೨ 


ಭಳಿರೆ ಚಾಗುಕೆ ಚಾಗು ಸಹಸಿಗಳು ಕೈವಾರಗಳನು ತೋರಲ್ಪಂದಿರೇ 
(ತುರಂಗ. ೫೮-೧೩). ೪. ಕೈವಶ; ಅಧೀನ (7): ನೆಟಕಿಯದ ವಸ್ತು 
ನೆಆಕಿವುದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯಾ 
(ಬಸವ. ೧೬೯). ೫. ವಿಚಾರ; ಗೊಡವೆ (?) : ಧರ್ಮದ ಕಡೆ ಮೊದಲ 
ಕೈವಾರ ನಿನಗೇಕೆಂದನಾ ಕರ್ಣ (ಕುವ್ಯಾಸ. ೧೪-೯೭); ನಾರಿಗೀ ವಸ್ತ್ರಾ 
ಭರಣ ಶೃಂಗಾರವೇಕಿನ್ನಿವನು ತೆಗೆ ಕೈವಾರನೇಕೆನುತೆದ್ದು ಬಂದನು 
(ಕುವ್ಯಾಸ. ೧೫-೧೦೪) ; ನಾಲಗೆಯ ಬೇರು ಸಹಿತನೆ ಕೀಳುವೆನು ಕೈವಾರ 
ವೇಕೆನುತೆದ್ದು ಬಂದನು (ಪ್ರ ಭು ಲೀ. ೧೩-೨೩), ೬. ಅಭಿಮಾನ; 
ಮಮತೆ; ಸಕ್ಷಪಾತ: ಕಲಿತನವ ನೀರೊಳು ಕಲಕಿದೈ ಕೈವಾರವಾದುದೆ 
ಕೌರನೇಂದ್ರನಲಿ (ಕುವ್ಯಾಉ. ೬-೧೯); ಆತನ ಹಗೆಯೆ ಹಗೆ ಕೈನಾರವೇ 
ಕೈವಾರ (ಕುವ್ಯಾಉ. ೧೦-೧೬). ೭. ಬೆಂಬಲ; ನೆರವು. "ಕೈವಾರಿಸು' 
ಪರಾ. [ದೇ. ॥ ತಮಿ. ತೆಲು, ಕೈವಾರ] 

ಹೆಯ್ವಾರ್ಕ, ಕಯಿವಾರ್ಕ, ಕವೆಯರ, ಕವೆಯಾರ, ಕೈವಾರ್ಕ (ನಾ). 
ವೃತ್ತರೇಖೆಯನ್ನೆಳೆಯುವ ಒಂದು ಸಲಕರಣೆ; ವರ್ತುಳವನ್ನು 
ತೀಡುವ ಉಪಕರಣ ; ವೃತ್ತರೇಖಕ; ಕಂಪಾಸು: ಕೆಯ್ವಾ|॥ 
[ಪಾಕಾಂ. ಕೈವಾ]ರಮಂ ಬೀಸಿದಂತೆ ಬಟ್ಟಿತ್ತಾಗಿ ತೋರ್ಪುದು ಸೊನ್ನೆ 
(ಶಮದ. ೧೭ ವೃತ್ತಿ). ಕಯಿವಾರ್ಕ : (8). ಕವೆಯರ ; ಧರೆಯ 
ನಡುವೆ ನಿಂದು ಮಾನುಸೋತ್ತರ ಗಿರಿಗಿರಿಸಿ ತಿರುಗುವ ವಿಷ್ಣುವಿನ 
ಡರಣಮೊಪ್ಪಿತು ಬಿದಿ ನೆಲನ ನಿರ್ಮಿಸುವಂಡು ಕಿರುಹುವ ಕವೆಯರದಂತೆ 


ಶಾ 


0 


ಕೆಯ್ದೀಸು 


ನಿ. ಸಂಗಶುದ್ಧರಲ್ಲದಾವ್‌' ದುಸ್ಸಂಗಿಗಳ ಕೈವಿಡಿನವಕರೆ (ತೊರರಾ. 
೪-೪-೪೬). ೪. ಆ ಕನ್ನೆಯ ಕೈವಿಡಿದಂ ಸ್ವೀಕೃತ ಗಂಧರ್ವ ರಾಜ್ಯ 
ಮಹಿಮೋದಯನ” (ಕಾದಂ ಫೂ. ೯೭೩); ಬಡವರ್‌ ಮೊದಲಾಗಿರೆ 
ಕೈ ವಿಡಿದಾಕೆಯ ನಾವತೆಣದೊಳಂ ಪೊರೆವರ್‌(ಧರ್ಮಾಮೃ. ೮-೭೭ ಅಡಿಟ); 
ಕೈನಿಡಿದನಳನರೆವರಿಸಿ ಸೂಳೆವೆಂಡಿರ ಸಂಗೆದೊಳಗಿರ್ಪ ಧರಣಿಪತಿಯಂ 
ಹಿಂಗೆದಿರ್ನಳೀ ಜಯಲಕ್ಷ್ಮಿ (ಚೆ ಬಪು. ೮-೧). ೫. ಸೆರೆಹಿಡಿ; 
ಬಂಧಿಸು : ಕಣ್ಕೊಳುಳ್ಳಿ ಕೈವಿಡಿವುದು ಚಿತ್ತಮಂ (ಅನಂಪು. ೬-೧೯). 
ಕೈಹಿಡಿ: ೨. ಅವರನ್ನು ಕೈಹಿಡಿದು ಕರೆತಂದರು (ರೂಢಿ). ೪, ಮಹಾ 
ಸ್ವಾಮಿಯವರ ಕೈ ಹಿಡಿಯಲು ನನ್ನ ತಂಗಿ ಯೋಗ್ಯಳಾಗುವುದಿಲ್ಲ. 
(ಚಿದೇವ. ೨೪೬). ೬. ನೆರವಾಗು; ಸಹಾಯವಾಗು ; ಕಾಪಾಡು: 
ಕರುಣಾಳು ಬಾ ಬೆಳಕೆ ಮುಸುಕಿದೀ ಕೈಹಿಡಿದು ನಡೆಸೆನ್ನನು 
(ಇಂಗೀತೆ. ೯೭); ತಾವು ಈ ಸಮಯದಲ್ಲಿ ನನ್ನ ಕೈಹಿಡಿಯದಿದ್ದರೆ 
ನಾನು ಜೀವ ಸಹಿತ ಉಳಿಯಲಾಕೆ (ರೂಢಿ). ೭. ಕೈಹಿಡಿದು 
ನಿಲ್ಲಿಸು; ತಡೆಗಟ್ಟು ; ನಿರ್ಬಂಧಿಸು: ತಮ್ಮ ಕೈಹಿಡಿಯುವವರಾರೂ 
ಇಲ್ಲವೆನ್ನುವ ಭಾವನೆಯೂ ಪ್ರಬಲಿಸಿತು (ಬೆಟ್ಟಿ ಹೊ. ೩೫) ; ಶಿಸ್ತಿನ 
ಮೇಲಧಿಕಾರಿ ಬಂದು ಅವನಿಗೆ ಕೈಹಿಡಿದಂತಾಗಿದೆ (ರೂಢಿ). 
೮. ಮಿತವ್ಯಯ ಮಾಡು; ಹಿಡಿತಮಾಡು: ಯಾಕೆ ಹೀಗೆ 
'ಕೈಹಿಡಿಯುವೆ ಧಾರಾಳವಾಗಿಕೊಡು (ರೂಢಿ). 

[ಕೆಯಾ + ಹಿಡ್ಮಿ) 


(ನೇಮಿಸಂ. ೧೧-೭೯). ಕವೆಯಾರೆ: ಧರೆ ಕವೆಯಾರದ ಚಕ್ರದಂತೆ |2| ಕೆಯ್ದಿಡು (ಕ್ರಿ). ೧. ಕೈಯನ್ನು ಬಿಡು, ತೆರೆ. ೨. ಬಿಟ್ಟುಬಿಡು ; 


ತಿರಿಗಲ್ಕಂಬೋಧಿಗಳ್‌ ಮೇರೆಯಂ ಪಿರಿದುಂ ದಾಂಟಲೊಡಡಲ್‌ 
ಗು ಕೃಷ್ಣನದಟಿಂ ಚಕ್ರಕ್ಕೆ ಕ್ಸ ನೀಡಿದಂ (ಪುಣ್ಯಾ ಸ್ರ. ೭-೨೭) ; 
ಮೇರುಗಿರಿಯ ಸುತ್ತಿದೀವಿ ಕೆಡಲು ಕನೆಯಾರ ಬೀಸಿದ ಬೆಡಗಿನೊಳು 
ಧಾರಿಣಿಯೊಳು ಹಲವಿಹುವೆರೆ ಭರತಕುಮಾರ (ಭರಚ. ೬೭-೭೬) ; 


ತೊರೆ; ತ್ಯಜಿಸು. ೩. ಚಿಗುರುಬಿಡು; ತಳಿರುಹೊಂದು: ಮೆಯ್ವಿಟ್ಟು 
ಕೆಯ್ವಿಟ್ಟಕೋಕೆ ಕರಂ ಪೋಲ್ತುದು ಮಿಂದು ನಿಂದು ಮುಡಿಯಂ 
ಬಿಟ್ಟಾಆಸುತಿರ್ದ ಕಾಮುಕಿಯಂ (ಶಾಂಕಿಪು. ೭-೧೩೪). 

[ಕೆಯ್ಯ್‌ + ಬಿಡ್ಕು) 


ವಿವರಿಸಿ ಬಿದಿ ಜಂಬೂದ್ವೀಪಕಿಕ್ಕಿದ ಕನೆಯಾರದೆಸೆವ ರೇಖೆಯೊಳು |5| ಕೆಯ್ದೀಸು, ಕಯ್ವೇಸು, ಕೈಬೀಸು, ಕೈವೀಸು (ಕ್ರಿ). ೧. ಕೈಯನ್ನು 


(ನಾಗಕು. ೨-೪). ಶೈವಾರ್ಯ: ಇರ್ಕುಟ್‌ಯ ತಂಡಸದ ಕರ್ತರಿಯ 
ಸುತ್ತಿಗೆಯ ಕೈವಾರದ ಕಂಬಚ್ಚಿನ. .. ಸೊನ್ನೆ ಗಾಜರೆ ಸಾಲೆಯಿಂ 
(ರಾಮಾಶ್ವ. ೧೦೩-೨೦); ಈ ಮೂರನ್ನು ವೃತ್ತಮಾಪಕ 
(ಕೈವಾರ ೦೦೫೩5699) . . . ರಚಿಸಬೇಕಾಗಿತ್ತು (ಗಣಿಚ, ೨೪). [?] 
ಕೆಯ್ಕಿಡಿ, ಕಯ್ತಿಡಿ,, ಕೈಪಿಡಿ, ಕೈವಿಡಿ, ಕೈಹಿಡಿ(ಕ್ರಿ). ೧. ಕೈಯಿಂದ 
ಹಿಡಿ; ಕೈಕೊಳ್ಳು : ನುಡಿದುದೆ ತತ್ವಾರ್ಥಂ ಕೆಯ್ದಿಡಿದುದೆ ಸತ್ತ್ರೈಕಹಿತ 
ಕರಂ ಕುಂದದೆ ತಾಂ ನಡೆದುದೆ ಸನ್ಮಾರ್ಗ ೦ (ಪುಷ್ಪಪು. ೧-೧೮). 
೨. ಕೈಯನ್ನು ಹಿಡಿ; ಸೊಂಡಿಲನ್ನು ಹಿಡಿ: ಬಾಯ್ಬಿಡುತೈದಿದ 
. ಮಯಂ ತಾಯ್ಬಿಡಿ ನಡೆ ನೋಡಿ ಬಾಡಿ ತಾಪಂ ಮೊದಲಿಂದಯ್ವಡಿ ನೆಗ 
ಳ್ಹಿರೆ ತೆಗೆದೇಂ ಕೆಯ್ದಿಡಿದೂದಿದುಡೊ ಸೋಷ್ಟಜಳಮಂ ಬಸಿಜನಿಂ (ರಾಜಶೇ. | 55 
೫-೪೦).೩. ಅಂಗೀಕರಿಸು; ಸ್ಟೀಕರಿಸು: ಮರಳಿ ಸೀತೆಯನುಕೆಯ್ವಿಡಿದು 
ರಾಮಂ ತನ್ನ ಪುರಕೆ ಬಂದಂ (ಚಿಬಪು. ೫೪-೨೨). ಕಯ್ದಿಡ್ಕಿ: ೧. ತಲೆ 
ದಡನಿ ಕಯ್ತಿಡಿದೆಿ (ಅರಿರ. ೧೧೭). ೪. ಮದುವೆಯಾಗು ; ಪಾಣಿ 
ಗ್ರಹಣ ಮಾಡು: ನಿನ್ನಯ ಕಯ್ವಿಡಿಯಲೈ “ಬೇಡಿ (ಕಾದಂಉ. ೩೩೧); 
ಉಡುಪತಿಯಂ ರಾಗದಿ ರೋಹಿಣಿ ಕಯ್ವಿಡಿದಂದದಿ (ಜಯಕಾ. ೨-೧). |40 
ಕೈಪಿಡಿ: ೨. ಕೈನಿಡಿದೈತಹ ಬಿಂಕದ ಮುದ್ದು ಬಾಲಕರು (ಕಂನವಿ. 
೨೧-೨೧). ೪. ಆಯುಧವನುಯೆತ್ತಿದಾತನ ಕೈಸಿಡಿನಳ್‌ ಹೆಣ್ಣುಬಂದು 
(ಸೌಗಂಧಿ. ೭೯-೨) ; ಮಸೆಯೆಂಬ ಹೆಣ್ಣು ಕೈಪಿಡಿಯೆ ಬಾಳಿಗೆ ಕೂರ್ಪ | 
ಬೆಸದ ತೆರನಾಯ್ತು (ಕಾಲೂರ. ೩೧-೨೭). ಕೈವಿಡಿ : ೧. ಹೊತ್ತ ದುಗು 
ಡವ ಹಾಯ್ಯಿ ಕೈವಿಡಿದೆತ್ತಿ ಕರ್ಣನ (ಕುವ್ಯಾಕ. ೮-೬) ; ಬಾಲೆಯರುಗಳ | 45 
ಕೈವಿಡಿದುಪ್ಪರಿಗೆಗೆ ಲೋಲಲೋಚನೆಯೈದಿದಳು (ಕಂನವಿ. ೯-೮೪). 


0 


ಹಿಂದಕ್ಕೆ ಮುಂದಕ್ಕೆ ಅಥವಾ ಪಕ್ಕಕ್ಕೆ ಬೀಸು, —ಚೆಲಿಸು, 
— ಆಡಿಸು ೨. ಯುದ್ಧವನ್ನು ಆರಂಭಿಸುವುದಕ್ಕೆ ಕೈಬೀಸಿ 
ಸೂಚನೆಕೊಡು : *ಕೆ[ನಾಕಾಂ. ಕ]ಯ್ವೀಸು-ರಣಾರಂಭ, ಹಸ್ತ 
ಸೂಚನಯೋಃ? (ಶಮಧಾ) ; ಯುಧಿಷ್ಠಿರೆಂ ಶಲ್ಕನ ಮೊನೆಗೆ ನೆಜಿದು 
ನಿಂದು ಕೆಯ್ವೀಸುವಾ ಪ್ರಸ್ತಾವದೊಳ್‌' (ಪಂಸಭಾ. ೧೦-೫೯ ವ) ; ತನ್ನ 
ಸೇನಾಚಕ್ರಮನಾ ತ್ರಿವಿಕ್ರಮನ ನೇಲೆ ಕೆಯ್ವೀಸುವುದುಂ (ನೇಮಿ. 
೬-೧೪೬ ವ). ೩, ಕೈಸನ್ನೆಮಾಡು: “ಜೆ[ನಾಕಾಂ. ಕ]ಯ್ದೀಸು - 
ರಣಾರಂಭ ಹಸ್ತ್ರಸೂಚನ ಯೊ? (ಕಮಧಾ). ಕೆಯ್ಬೀಸು: 
೨. ವಿಯೋಗಿಗೆ ಕಯ್ವೀಸಿದನಾಯ್ತು (ಮಲ್ಲಿಪು. ೫-೧೦) ; ಆದಂ ಕಂಡು 
ಚಂಡಂ... ಕಯ್ವೀಸಿ ರಥಾರೂಢನಾಗಿ (ಹಮ್ಮಾರ. ೩-೪೨). 
ಕೈಬೀಸು: ೧. ಕಿರುಮನೆಯಿಂದೀಚಿಗೆ ಬಂದು ನನ್ನನ್ನು ಕೈಬೀಸಿ 
ಕರೆದರು (ಚೆಂಗಾಳ್ವ. ೧೪೩). ೨. ಮತ್ತೆ ಕೈಕೊಳಲೀ ಮಹಾರಥರೆನುತ 
ಕೈಬೀಸಿದನು ಕುರು ರಾ ಯ (ಕುವ್ಯಾಕ. ೧೩-೩೨). ಕೈನೀಸು: 
೨, ಆರ್ಕಕೀರ್ತಿಯಂ ಸಂಗ್ರಾಮಭೇರಿಯಂ ಪೊಯ್ಸಿ ಕೈವೀಸಿ ತಾಗಿ 
ದಾಗಳ್‌ (ಚಾವುಂಪು. ೮೦-೭); *ಕಟಕಾಚಾರಿಯನು ಕೈನೀಸಿದನು 
(ಕುವ್ಯಾದ್ರೋ. ೨-೨೩) ; ಶಿಶುಪಾಲ ಗೋಪಾಲರೆಯ್ಗೆ ಕೈನೀಸಲೊಡನೆ 
(ಸಾಳ್ವೆಭಾ. ೧೫-೯). ಓ. ಕಾಯ್ದು ಕೈನೀಸುವ ಕಾವನಂದಮಿವಳೇಂ 
ಕುಲನಾರಿಯೊ ವಾರನಾರಿಯೋ (ಪಂಪಭಾ. ೮-೬೨); ರಸಮಂ ಸೂಸೆ 
ಮುಖೇಂದು ಕೈ ಮದನನಂ ಕೈಪೀಸೆ ಬೆಳ್ಡಿಂಗಳಂ ಫೊಸತಂ ಪುಟ್ಟಸೆ 
ದೃಷ್ಟಿ .. . ಆಡಿಸುವಂ ಪಾಡಿಸುವಂ (ಅರ್ಧನೇ. ೨-೯೬); ಖಾನರ 
ಕೈವೀಸಿ ಕರೆಯುತಿಂತೆಂದ (ಕಂನವಿ. ೧೩-೧೮). 


ಕೆಯ್ದೀಲ್‌್‌ 


ಕೈಬೀಸುತ್ತ ಹೋಗು - ೧. ಕೈಬೀಸಿಕೊಂಡು ಹೋಗು; ಬರಿ 
ಕೈಯಲ್ಲಿ ಹೋಗು: ಅವಳ ಮದುವೆಗೆ ಸುಮ್ಮನೆ ಕೈಬೀಸುತ್ತ 
ಹೋಗುವುದಾದರೂ ಹೇಗೆ (ಸ್ಮೃತಿಚಿ. ೭೧). ೨. ಮಾಡಬೇಕಾದ 
ಕೆಲಸವನ್ನು ಮಾಡದೆ ಹೋಗು; ಹೊಣೆ ತಪ್ಪಿಸಿಕೊಂಡು 
ಸ್ವೇಚ್ಛೆಯಾಗಿ ಹೋಗು : ನನ್ನ ತೋಟದಲ್ಲಿ ನಾನು ಕೈಬೀಸಿಕೊಂಡು 
ಹೋದರೆ ಯಾರು ಕೇಳುತ್ತಾರೆ (ಗಾದೆ). [ಕೆಯ್‌, * ಬೀಸ್ಕು) 
ಕೆಯ್ವೀಟ್‌್‌ , (ಕ್ರಿ). ೧. ಕೈಗೆ ಸಿಕ್ಕಿಬೀಳು; ಕೈವಶವಾಗು : 
ಮಹೋಗ್ರ ರಣದೊಳ್‌ ನಿಮ್ಮೊಂದು ಕೆಯ್ವೀಟ್ಹ ಭೂತಳಮಂ ಮತ್ತೆ 
ತರಲ್‌. . . ಅನುಮೀ ಕೊಳನಂ ಪೊಕ್ಕು ದುಮಾವ ದೋಷಂ (ಪಂಪಧಾ. 
೧೩-೮೪) ; ಬಲದ ಮದದ ಬ ಲ್ಲಾ ಳೆ ನ್ನ್ನ ಕೆಯ್ತಿಟ್ಟ ನಿನ್ನಂ 
ಕೊಳಲುಮದಿರದೆನ್ನೊಳ್‌ ಕಾದಲುಂ ಬಂದು (ಶಾಂತಿಪು. ೫-೬೪). 
೨. ಕೈಕೆಳಕ್ಕೆ ಬೀಳು; ನೇತಾಡು. |ಕೆಯ್ಕ್‌ * ಬೀರ್‌] 
ಕೆಯ್ತುಗು, ಕೈವೊಗು (ಕ್ರಿ). ಕೈಸೇರು; ಲಭಿಸು: ಸಕ್ಕದಮಂ 
ಮಜಕಿಗೊಳ್ಳದೆ ಚೊಕ್ಕಳಿಕೆಯಿನಚ್ಚಗನ್ನಡಂ ಬೇಟ್ಬರ ಕೆ[ಪಾಕಾಂ. ಕ] 
ಯ್ವೊಕ್ಳ ನಿಧಿಯೆನಿಪಭ್ರಂಶಕ್ಕಂ ದೇಶೀಯ ಪದಕಮುಂಟು ಸಮಾಸಂ 
(ಶಮದ, ೨೯೯). ಕೈವೊಗು : ದಿನ್ಮರತ್ನ ನಿಡಯಂ ಕೈಪೊಕ್ಕವಂ ನಿಮ್ಮ 
ನಿಶ್ಚಲ ಭಕ್ತಂ (ಪಾವಶ. ೩೬). [ಕೆಯಾ * ಪುಗು (೮ ಪೊಗು)) 
ಕೆಯ್ಕೆರಸು, ಕೈವೆರಸು (ಕ್ರಿ). (ನಮಸ್ಕಾರಮಾಡಲು) ಕೈಗಳನ್ನು 
ಸೇರಿಸು ಜೋಡಿಸು: ಜಂಗಮಕೆ ಶರಣೆಂಬ ಕೆಯ್ದೆ[ಪಾಕಾಂ. 
ಕೈವೆ]ರಸಿ ನಿರುತದನಿಮಿಷನಾಗಿ ನೋಳ್ಬೀಶ್ವರನ ಮೇಲಣ ದೃಷ್ಟಿ ಗಳು. °° 
ಎಸೆಯೆ (ಬಸಪು. ೧೦-೩೫). ಕೈವೆರಸು : ಮೇಲಿನ ಪ್ರಯೋಗದ 
ಪಾಶಾಂತರವನ್ನು ನೋಡಿ. [ಕೆಯ + ಬೆರಸ್ಕು] 
ಕೆಯ್ದೆಸ್ಕ ಕೈವೆಸ (ನಾ). ಕೈಚಳಕ; ಹಸ್ತ ಚೇಷ್ಟೆ (7): ಮೆಯ್ದೆಸದಿಂ 
ಕೆಯ್ವೆಸದಿಂ ಬಾಯ್ವೆಸದಿಂ ಮಂತ್ರತಂತ್ರದಿಂದಂ ಸುಖಮಂ ಮೆಯ್ವಾಡೆ 
ವಸಿತೆಗೆ ಪಡೆದಾ ಮೆಯ್ದೋಗ ಕೈಳಸಿ ಸೋಲ್ವನೆಟ್ಟುವೊಜಂಗಂ 
(ಕಾವ್ಯಾವ, ೬೭). ಕೈನೆಸ: ಮತ್ತೇಕೆ ಕೆಮ್ಮನೆ ನಿಮ್ಮ ಕೈವೆಸದ 
ಗಸಣೆ ಎಂದು ತಡೆಯಿಕ್ಕಲೊಡರಿಸುವ ಬಾಳೆಯರ್‌ (ವರ್ಧಫು. ೭-೩ವ). 
[ಕೆಯ್ಯ + ಬೆಸ] 
ಕೆಯ್ದೆಸ್ಕ (ನಾ). ಹೊಲ, ಗದ್ದೆಯ ಕೆಲಸ; ಉಳುಮೆ; ಆರಂಬ: 
ಅನ್ನಿನಾ ತೆಟಕಿಎ ಕೊಳ್ಳಂ ಅನ್ಡಿನಾ ಕೆಯ್ವೆಸನೆ ಕೊಳ್ಳ (ಎಕ. 1೪, ಹೆಗ್ಗಡ. 
೮೭-೭ ; 700). (ಕೆಯ + ಬೆಸ್ಕ) 
ಕೆಯ್ದೇಗ, ಕೈವೇಗ (ನಾ). (ಬಾಣ ಪ್ರಯೋಗದಲ್ಲಿ) ಕೈಚಳಕ ; 
ಹಸ್ತ ಕೌಶಲ: ಕೆಯ್ಟೇ (ಪಾಳಾಂ. ಕೈವೇ]ಗಮಚ್ಚರಿಯಂ ಫಟ ಸೆ 
ತೀವಿ ತೊಟ್ಟಸುವುದುಂ (ಪಂರಾಮಾ. ೧೩-೪೭). ಕೈನೇಗ : ಜೃಂಭಣಾಸ್ತ್ರ 
'ದಿನಣಂ ಕೈವೇಗದಿಂದೆಚ್ಚು ಮಾಧಿಪನಂ ಸ್ತಂಭಿಸಿ (ಜಗವಿ. ೧೮-೩೨). 
[ಕೆಯ್ಮ್‌ * ನೇಗ] 
ಕೆಯೊಯ್‌, ಕಯ್ಫೊಯ್‌, ಕಯ್ವೊಯ್‌, ಕೈವೊಯ್‌, ಕೈಹೊಯ್‌ 
(ಕ್ರಿ). ೧, ಕೈಯನ್ನು ತಟ್ಟು; 'ಕೈಹೊಡೆ ; ಚಪ್ಪಾಳೆಯಿಕ್ಳು. 
೨. ಯುದ್ಧಕ್ಕೆ ಕರೆ; ಕಾಳೆಗಕ್ಕೆ ನಿಲ್ಲು: ಪುಡುವಾಟಕಿಂ ತಕ್ಕುಮಿಂತೀ 
ಗಳಾನಾದೆಂ ಮೇಣಿವನಾದನೇಕೆ ತಡೆವಿರ್‌ ಕೆಯ್ದೊಯ್ದೆ ನಿನ್ನೀೀಂ ಕರಂ 
ಸೋದರ್ಯಕ್ಕೆ ಕನಲ್ವೊಡಿಂತಿನಿಬರುಂ ಕಾದಿಂ ಭರಂ೦ಗೆಯ್ದಪೆಂ 
(ಪಂಪಧಾ. ೧೩-೮೮) ; ಅಂತು ಧರ್ಮ ಯುದ್ಧಮಂ ಕೆಯ್ವೊಯ್ದಾಗಳ್‌ 
(ಗದಾಯು. ೭-೬೪ ವ). ಕಯ್ಬೊಯ್‌ : ೧. ಕಯ್‌ಪಫೊಯ್ತ ಸನ್ನೆಯಂ 
ತೂರ್ಯಮೂಳ್ಶ್ಹುದೆ ತಡಂ. . . ರಣಭೇರಿ ಮೊಳಗಿದವು (ಶ್ರೀರಾಮಾ. 
ಪ್ರತಿಜ್ಞೆ ಮಾಡು : *ಕಯ್ಬೊಯರ್‌ (ಕಯ್‌ 4 
ಪೊಯ್‌) - ಪ್ರತಿಜ್ಞಾಯಾಂ, ಕರತಾಡನೇ ಚ (ಕೈತಟ್ಟು)” (ಕಮಧಾ). 


೬೮೧-೮೨). ೩. 


೨೦೮೩ 


15 


43 


ಕೆಯ್ಸನ್ನೆ 


ಕಯ್ತೊಯ್‌ : ೧. ತನ್ಮೊಳ್‌ ಕಯ್ವೊಯ್ದು ನಗುತ್ತಂ (ಕಾದಂಪೂ. 
೫೬೭) ; ಕಯ್‌ + ಪೊಯ್ದಂ ಪ ಕಯ್ವೊಯ್ದಂ (ಶಬ್ದಾನು. ೯೨ ಪ್ರಯೋ); 
ಕಿರುದನಿಯಿಂದ ಮಾತಾಡಿಕೊಳ್ಳುತ್ತ ಅನ್ಕೋನ್ಯರನ್ನು ಬೆಂದಟ್ಟಿ 
ಕಯ್ವೊಯ್ದು ಕಯ್ತರೆಗುಟ್ಟಿ (ಬೆಟ್ಟ. ೭೦-೧೭). ೨. ಗಿ ಳಿಯ 
ಪುರುಳಿಯ ಕೋಗಿಲೆಯ .. . ಕಾಕಳಿಯೊಡನೆ ಕ ಯ್ವೊ ಯ್ವಂ ತೆ 
ಮಂಗಳಗೀತಿಕಾ ರವಂಗಳ್‌ (ಚಂದ್ರಪು. ೧೨-೩೫ ವ). ಕೈವೊಯ್‌ : 
೧. ಲಲನೆಯರು ಕೈವೊಯ್ದು ನಕ್ಕರು (ಸಾಳ್ವಭಾ. ೧೮-೩೫) ; ನೋಡುವ 
ನಗುವ ಕೈಪೊಯ್ದರೆ ಚೆಲ್ವಮಾತಾಡುವ (ಕಂನವಿ. ೯-೮೩). 
೨. ಗಿರಿಜಾಧೀಶಂ ರಮಾಧೀಶನಂ ಗೆಲ್ವಂ ನೋಡಿಮೆನುತ್ತುಮಿರ್ಬರಳವಂ 
ಕೈವೊಯ್ದು ಸಂವಾದಿಸಲ್‌' ಸಲ್ವರ್‌ (ಜಗವಿ. ೧೮-೨೭) ; ಮೊಲನ ಮರಿ 
ಕೈವೊಯ್ದು ನಕ್ಕುದು ಹುಲಿಯೊಡನೆ ಗಡ (ಕುವ್ಯಾಕ. ೭-೨೭). 
ಕೈಹೊಯ್‌: ೧. ತಮ್ಮೊಳಗೆ ಕೈಹೊಯ್ದು ಮಿಗೆ ನಗುತ 
(ಕುವ್ಯಾಭೀ. ೬-೪೧) ; ನಗುವರು ಕೈಹೊಯ್ವರು ಮೈಮೈ ಸೋಂಕಿ ಮಿಗೆ 
ಪುಳಕೋತ್ಸವದಿಂದ (ಕಂನವಿ. ೧೦-೫೪). [ಕೆಯಾ 4+ ಪೊಯರ್‌] 

ಕೆಯ್ತೊಲ, ಕೈವೊಲ, ಕೈಹೊಲ (ನಾ). ಉಳುಮೆ ಮಾಡಿದ ಗದ್ದೆ ; 
ಸಾಗುಮಾಡಿದ ಹೊಲ: ಬೆಳೆದೆಆಗಿರ್ದ ಕೆಯ್ವೊಲನೆ ಕೆಯ್ವೊಲನಂ 
ಬಳಸಿರ್ದ ಪೂತ ಪೂಗೊಳಗಳೆ (ಪಂಪಭಾ. ೧-೫೩) ; ಕೆಯ್ವೊಲಂ 
ದಿವದಂತೆ ಸಸಿಯಿಂದೆಸೆದತ್ತು (ಭಾಷಾಭೂ. ೧೬ ಉದಾ) ; ಕಳಮೆಯ 
ಕೆಯ್ವೊಲಂಗಳಿಂದ (ಎಕ. ೪111, ಸೊರಬ. ೧೩೮-೯ ; 1145) ; ರಸಭರ 
ನಮ್ರಕವ್ರು ಕಣಿಶಾಳಿಯ ಶಾಳಿಯ ಕೆಯ್ವೊಲಂಗಳಿಂ ( ಕುಸುಮಾ.೧-೨೬); 
ಸಲೆ ಸಿರಿಯ ಹೊಯ್ಯಯ್ವಲಂ ಕೆಯ್ವೊಲಂ (ಪದ್ಮರಾ. ೩-೧೮). 
ಕೈವೊಲ: “ಹೊಲ; ಗದ್ದೆ; ತೋಟಿ; ಕೈವೊಲ* (ಕಂನುಹು. ೯೨) ; 
ಕೈವೊಲದ ಯೇರಿಯೊಳ್‌ ಬರುತಿರ್ಪ ಜೊಡ್ಡನಂ . . . ನೋಡಿದಳ್‌ 
(ಕಾಲೂರ. ೬೦-೧೦೦). ಕೈಹೊಲ : ಹಚ್ಚಗೆ ಹಬ್ಬಿ ಬೆಳೆಯಿಂದ ಬಾಗಿದ 
ಕೈಹೊಲ (ಕನ್ನನು. 1, ೩೫). [ಕೆಯ್ಮ್‌ + ಪೊಲ] 

ಸೆಯ್ಯೊಲಂಗಾ, ಕೆಯ್ತೊಲಗಾ (ಕ್ರಿ). ಗದ್ದೆಯನ್ನು ಕಾಯು; 
ಗದ್ದೆಗೆ ಕಾವಲಾಗಿರು: ಕೆಯ್ವೊಲಂಗಾದಂ, ಕೆಯ್ವೊಲಗಾದಂ 
(ಶನುದ. ೧೬೭ ಪ್ರಯೋ). ಕೆಯ್ಬೊಲಗಾ : ಬನಮುಂ ಕೆಯ್ವೊಲಗಾವ 
ಪಾಮರಿಯರಂ (ಸೂಕ್ತಿಸು. ೪-೧). (ಕೆಯ್ತೊಲ 4 ಕ್ಯಾ) 

ಕೆಯ್ವೊಲಗಾ "ಕೆಯ್ದೊಲಂಗಾ' ನೋ. 

ಕೆಯ್ವೋಗು, ಕಯ್ವೋಗು, ಕೈವೋಗು (ಕ್ರಿ). ೧. ಕೈತಪ್ಪು; 
ಗುರಿತಪ್ಪು: ಅಂಬಿಂ ಸಮೆದುದೆ ನಭಮೆಂಬಂತು . . . ಖಚರಪತಿ 
ಭರಂಗೆಯ್ದು ಕೆಯ್ವೋಗದೆಚ್ಚಂ (ಶಾಂಕಿಪು. ೪-೪೨). ಕಯ್ತೋಗು: 
೨. ಚಿಗುರು; ಕೊನರು; ಫಲಿಸು: ಸುರತರು ಕಯ್ತ್ಯೋದುದೆನಲು 
ಸುರಥೇನುವ ತೊರೆದಭೀಷ್ಟಮಂ ಕಣಕಿದುದೆನಲು ಧರೆಗಿತ್ತು ವಿತ್ತಮಂ 
(Muu. IX-i, ೨೪೯-೩೯ ; 1147). ಕೈವೋಗು : ೧. ಗರ್ವೊೋದ್ಧ 
ತನಂ ಕೈವೋಗದೆಚ್ಚಂ (ಚಂದ್ರಫು. ೭-೬೭); ರಾಮಂ ಕೈವೋಗದೆಚ್ಚಂ 
ದಳವಳಿಯದ ಗಾಂಭೀರ್ಯ್ಯಧಾಮಂ (ಸೌಇಇ. 1೪, ೨೬೭-೧೨ ; 1360), 
೨. ಕೈವೋದಸುಕೆ ಕೋಶಿಲಧ್ವನಿ ಮೂದಲೆಯುಲಿಯಾಗೆ ಬಂದುದಂದು 
ಬಸಂತಂ (ಯಶೋಚ. ೧-೩೬) ; ಮಾವು ಕೈವೋಗೆ ... ಛಂದದ 
ಚೈತ್ರ ಯತು ಪ್ರವೇಶದೊಳ್‌ (ನಳಚಂ. ೫೩) ; ಸುರತರು ಕೈವೋದಂತೆ 
ಚಿಂತಾಮಣಿ ಕರುಣಿಸಿದಂತೆ (ಶ್ರೀಪಾಲ. ೧೦-೧೦೧). 

[ಕಯ್‌ + ಫೋಗ್ಗು] 

ಕೆಯ್ಸನ್ನೈ, ಕಯ್ಸನ್ಹೈ, ಕೈಸನ್ನೆ (ನಾ). ಕೈಯಿಂದ ಮಾಡುವ 
ಸೂಚನೆ, —ಸಂಜ್ಞೆ : ಪ್ರತಿಕೂಲಾನಿಲನಿಂ ಪತಾಕೆ ಮಗುಲ್‌ಂ 
ಬಂತಾಗೆ ಕೆಯ್ಸ [ನಾಂಾಂ. ಕೈಸ]ನ್ನೆಯಿಂ (ಸಂರಾಮಾ. ೯-೭೫); 


ಕೆಯ್ಸನ್ನೆಗೆಯ್‌ ೨೦೮೪ ಕೆಯ್ಸೆ ಅಕೆ 


ಕೆಯ್ಸ [ನಾಕಾಂ. ಕೈಸ]ನ್ನೆಯಲಿ ಕರೆವುತ್ತೊಡೆಯ ನಂಬಿಯನು (ಬಸಪು. 
೨೬-೨೫). ಕೆಯ್ಸನ್ನೆ: ಕಯ್ಸನ್ನೆಯಿಂಂದ ಕಾತರದಿಂದೆ ಪೊಯ್ವೆನು 
ಬಾಯ್ಸನ್ನೆಯಿಂದಾನು ಬೈವೆ (ಕುರಾಸಾಂ. ೨೬-೧೪೧) ; ಪೊಯ್ಸು ಘನ 
ಭೇರಿಯಂ ಭಾರಿಯಂಕಕ್ಕೆ ಮುಟ್ಟಯ್ಸಲಿ ಚತುರ್ಬಲಂ ಸಗ್ಗಲಗ್ಗೆ 
ಯೊಳೆಂಬ ಕಯ್ಸನ್ನೆ [ಪಾಠಾಂ. ಕಯಿಸನ್ನೆ] ಯೊಳ್‌ (ಚಿಬಪು. ೪೭-೩೨). 


ಕೆಯ್ಸು, ಕಯಿಸು, ಕಯ್ಸು, ಕೈಸು, ಗೆಯಿಸು, ಗೆಯ್ಸು, ಗೇಯಿಸು 
(ಕ). ೧. ಮಾಡಿಸು; ನೆರವೇರಿಸು. "ಇಂಬುಕೆಯ್ಸು' ಪರಾ. 
ಕಯಿಸು: ೧. (8).:ಕಯ್ಸು: ೧. ಮತ್ಪ್ವಾಣದೊಳೊಡಗೂಡಿ 

ಪೋಗಲಾಗೆಂದೆನ್ನಂ ಮಾಣಿಪವೋಲ* ಕಯ್ಬ್ಳು (ಕಾದ 0 ಪೂ. ೯೧೫). 

ಕೈಸು: ೧. ಅವನಂ ಕೆ:ಳನೆರಡೆರಡು ಮೂರ್ಮೂರ್ಬಾರೆ ಕೆಡಿಕೆಡಿಸಿ 

ಕೈಸನ್ನೆ: ಇನ್ನು ಹೇಳುವುದೇನೆನುತ ಕೈಸನ್ನೆಯಲಿ ಮಾತಾಡಿ ವ ಕೈಸುತಿರ್ದಂ (ಮಹಾಂತೇ. ೬-೨೮). ಗೆಯಿಸು : ೨. ಕೃಷಿಮಾಡಿಸು ; 
ಬೆನ್ನ ತೆತ್ತನು (ಕುವ್ಯಾದ್ರೋ. ೮-೨೦) ; ಕಳುಹಿದನು ಕೈಸನ್ನೆಯಲಿ ನಿಜ ಬೇಸಾಯ ಮಾಡಿಸು; ಬೀಜವರಿ ಗದೆನು ನೀನು ಗೆಯಿಸಿ ರೂಪ 
ನಿಳಯಕಾಮಂತ್ರಿಯನು (ತೊರರಾ. ೨-೫-೬). ಮಾಡಿಕೊಂಡು (ಎಕ. ೪11, ಶಿವಮೊ. ೪೬-೯; 1648), ಗೆಯಿಮೆಗೆ ಬಾಹ 


[ಕೆ ರ್‌, * ಸನ್ನೆ] ಭೂಮಿಯನೂ ಗೆಯಿಸಿಕೊಂಡು ಆದೆ ಹುಟ್ಟುವಳಿ (ಎಕ. ೪111, ತೀರ್ಥಹ. 
ಕೆಯ್ಸನ್ನೆಗೆಯ್‌, ಕೈಸನ್ನೆಗೆಯ್‌ (ಕ್ರಿ). ಕೈಸನ್ನೆಯನ್ನು ಮಾಡು ; |10| ೯೮-೩೬; 1668). ಗೆಯ್ಸು: ೧.ಡೇಗುಲವ ಮಾಡಿಸಿ ಲಿಂಗ ಪ್ರತಿಷ್ಠೆಗೆಯ್ಸಿ 
ಕೈಯಿಂದ ಸಂಜ್ಞೆಮಾಡು: ಕೆಯ್ಸ ([ಪಾಕಾಂ. ಕೈಸ]ನ್ನೈಗೆಯ್ವ (ಎಕ. 26(5), ಬಾಗೆಪ. ೧೦೦-೧; 10ನೆಯ ಶತ); ಇವರಿಬ್ಬ be 
ವೊಲ್‌ ತಳಿರ ತೊಂಗಲಲುಗಿದುದೆಲರಿಂ (ಪಂರಾಮಾ. ೯-೧೫೧). ಗೆಯ್ಸಿದರ್‌ (ಎಕ. 1%, ಹೊಸಕೋ. ೧೦-೨೦ ; ೫). ೨. ಹೊಲವನ್ನು 
ಕೈಸನ್ನೆಗೆಯ್‌ : ಬೀರಾಂಗನೆ ಸೇಸೆಗೊಂಡ ಪಡೆಯಂ ಕೈಸನ್ನೆಗೆಯ್ದು ಯ್ಸುವುದಕ್ಕಾಗಿ ಒಂದು ಆಳು ಬೇಕು (ರೂಢ). ಗೇಯಿಸು : 
(ಶಾಂತಿಪು. ೩-೧೦೭); ಇತ್ತ ಬನ್ನಿಯೆಂದು ಕೈಸನ್ನೆಗೆಯ್ಯಂತೆ ೧. ಆ ಮುದುಕಿ ಕೈಲಿ ಗೇಯಿಸಿದ್ರೆ ದೇವರು ಮೆಚ್ಚಾನ (ನನ್ನರ. ೯೭). 
(ಮಲ್ಲಿಪು. ೨-೩೪); ಉನ್ನತದೆಳೆಗೊನೆಗಳು ಘಾಳಿಯಿಂದ ಕೈಸನ್ನೆ |15 [ಕೆರ್ಯ, + -ಸ್ಮು) 

ಗೈವಂದದಿ ತೂಗೆ (ಧರಚ. ೨೨-೫). (ಕೆ ಸ್ಸುನ್ನೆ + ಕೆಖ್‌,] ಕೆಯ್ಬುರಿಗೆ, ಸಸುರ ಕೈಸುರಿಗೆ (ನಾ). ಕೈಗತ್ತಿ ; ಚಿಕ್ಕ ಕತ್ತಿ: 
ಕೆಯ್ಸಾಗು, ಕೈಸಾಗು (ಕ್ರಿ). ೧. ಕೈಮುಂದಕ್ಕೆ ಹೋಗು, ನಡೆ; ಯಲರಹಿತಕ್ಕೆ . ... ಕೆಯ್ಬುರಿಗೆ (ಶಮದ. ೬೮ ಪ್ರಯೋ) ; ನೆತ್ತಿಯಗ್ರದೆ 
ಸಾಧ್ಯವಾಗು : ಕೆಸ್ಬಾಗಿದರೆ ಅವರ ಮೇಲೆ ಉಪಕಾರ ಮಾಡುತ್ತಾ ಮೊನೆಯುರ್ಚೆ ಕೆ ಯ್ಸುರಿಗೆಯಿಂದಿರದಿಕ್ಳಿದನಾ ಸೈನೇಜರಂ 
ಹೋಗಿರಿ (ಮುಂಬಯಿ. ೪-೧೭). ಕೈಸಾಗು: ೨. “ಕ್ಲೈ ನಡೆ, (ಶಬಶಂ. ೩-೫೪). ಕೆ ಕೈಸುರಗಿ: ಒಆಕಿಗಳನುಗಿದ ಖಂಡೆಯಕೈಸುರಗಿಯ 
ಅಧಿಕಾರನಡೆ” (ಜಾನಕೋ. ೪೧). (ಕಯ್‌ + ಸಾಗು] 20|. ಸೊರಟಯ ಕತ್ತಿ ಚ (ಕಂನವಿ. ೧೧-೧೪೭). ಕೈ ಸುರಿಗೆ : 
ಕೆಯ್ಸಾರ್‌, ಕೆಯ್ಸಾರ್‌, ಕೈಸಾರ್‌, ಕೈಸಾರು (ಕ್ರಿ). ಕೈಗೆಬರು; ಜಕ್ಕಿಗನತಿಧವಳ ಯಸಂ ನೆಗಳ್ಹ ಕಾಳಿಗನಂ ಕೈಸುರಿಗೆ ಹಸತ XX, 
ದೊರಕು ; ಸಿಕ್ಕು; ಕೈವಶವಾಗು; ಈಡೇರು; ನೆರವೇರು : ೨೪-೨೧ ; 1034). [ಕೆ ಯ್‌ 4 ಸುರಿಗೆ] 
ಕೆಯ್ಸಾರ್ದುದಸ್ಮನ್ಮನೋರಥಮಿಂದೆಂದು (ಪಂಪಭಾ. ೧೧-೬೬).| |ಕೆಯ್ಸೂಪಖಕೆ, ಕೈಸೂರೆ, ಕೈಸೂಟಕ್‌ (ನಾ). ಕೈಗೆಬಂದಂತೆ ಮಾಡುವ 
ಸೇನಾನಿಗೆ ಕೆ.ಯ್ಸಾರೆ ಜಯಲಕ್ಷಿ ೬ (ಶಾಂತಿಪು. ೧೦-೧೬೪) ; ನೀರಶ್ರೀ ಸೂರ, ಕೊಳ್ಳೆ, —ಲೂಟ: ಅರಮನೆಯ ಗಜಬಜದ ಹದನಜಃ 
ವಿಜಯನ ಕೆಖ್ಬಾರೆ (ಕಾವ್ಯಾವ. ೭೮). ಕಯ್ಸಾರ್‌ : ಆ ಬಟ್ಟಿ |25, ದರಸನಪಗತನೆಂದು ಪಾಳಯದಿರುಳು ನಡುಗಿತು ತೊಡಗಿದವು ಕೆಯ್ಸೂ 


ಯೊಳಿನಿತಡಗುಂ ಕಯ್ದಾರದೆಂದಾತುರಿಸುತ್ತ (ಕಾದಂ ಪೂ. ೧೭೫) ;| | (ನಾಠಾಂ. ಕೈಸೂ]ಅಕ (ಕುವ್ಯಾದ್ರೋ. ೭-೫). ಕೈಸೂರೆ : « ಹಾಳು, 
ಅಪವರ್ಗಂ ಕಯ್ಸಾರ್ಗುಮೆಂದು ಚಿಂತಿಸುವುದು ಸಂಸಾರಾನುಶ್ರೇಕ್ಷೆ ವಿನಾಶ, ಸೂರೆಮಾಡೋಣ* (ರಮಾಕಾಂ.೧೮೮). ಜೆ ಕೈಸೂಜೆ: ಕೈಸೂಜಕೆ 
ಯೆಂಬುದು (ಶಾಸ್ತ್ರಟೀ. ೬೯-೧೦). ಕೈಸಾರ್‌ : ಪೆಜತೊಂದಪೂರ್ವ ಗಿದು ಕರೆಯೆನುತ ತಂದರು ಗೋವಿಯಿದ್ದೆಡೆಗೆ ಜು ಗ. ೧೦-೮-೩೪). 
ರಸಮೇಂ ಕೈಸಾರ್ಗುಮೋ (ಆದಿಪು. ೩-೬೯); ಕನಸಿನವೋಲಿನ್ನ [ಕಯ್‌ + ಸೂಜಕಿ] 
ತತ್ಕಾಂಕ್ಷೆ ಕೈಸಾರದುದಂ (ಕಾದಂಉ. ೯೧) ; ದುಃಖಮೆ ಕೈಸಾರ್ಗು 30 ಕೆಯ್ಸೂ ಅಕಿಗೊಳ್‌, ಕೈಸೂಟ್‌ಗೊಳ್‌ (ಕ್ರಿ). ಕೊಳ್ಳೆ ಹೊಡೆ ; 
ಮಲ್ಲದೆ ರತ್ನಂ ಕೈಸಾರಲಜಕಿಯದು (ಧರ್ಮಾಮೃ. ೬-೧೨೮) ; ವೃತ್ರನ ಲೂಟಿ ಮಾಡು: ಕುಂತೀಕುಮಾರಕರು ವೈರದಲಿ ಸಪ್ತಾಂಗವನು 
ಕದನದಲಿ ಕೈಸಾರ್ದುದೀಶಂಗಿದು (ಕುವ್ಯಾದ್ರೋ. ೧೦-೪೭) ; ನಮ್ಮ ಕೈಯೂ [ಪಾಠಾಂ. ಕೈಸೂ]ಜಕಿಗೊಂಬರು (ಕುವ್ಯಾಆ. ೮-೧೯). 
ಮಗಳಿಷ್ಟಾರ್ಥ ಕೈಸಾರ್ದುದು (ಚೆಬಪು. ೩೬-೨೩). *ೈಸಾರು : ಕೈಸೂಅತಿಗೊಳ್‌ : ನಿರ್ದಾಯದಲಿ ಕೈಸೂಜಕಿಗೊಂಬುದು ಮುಕುತಿ 
ಆಅಸುವ ಬಳ್ಳಿ ಕಾಲ ಸುತ್ತಿತೆಂಬಂತೆ ಬಯಸುವ ಬಯಕೆ ಕೈಸಾರಿದಂ ರಾಜ್ಯವನು (ಕುವ್ಯಾಉ. ೪-೧೧). (ಕೆಯ್ಸೂಜಕಿ 4 ಕೊಳ್‌] 
(ಪಾಕಾಂ. ರುವಂತೆ (ಅವಚಂ, ೧೬೬-೭೫೨) ; ಧನವನುಳ್ಳ ಮಹಾತ್ಮ! 35; 'ಕೆಯ್ಸೆ ಆಕ, ಕ್ಸೈಯ್ಯಿಸೆಜಸಿ, ಕೈತೆರೆ, ಕೈಸೆರೆ, ಕೈಸೇಆೌ (ನಾ).ಬಂಧನ; 
ನಾವುದ ನೆನೆದೊಡದು ಕೈಸಾರುವುದು (ಕುವ್ಯಾಉ. ೪-೫೫). | ಕೈದು: ಕೆ. ಯ್ಸೆಆಕಿಯಂ ಕೊಟ್ಟಳವಟ್ಟ ಸಾರಧನಮಂ ಮೂವಿಟ್ಟಿಗಂ 
[ಕೆಯಾ 4 ಸಾರ್ಕ್‌] ಪೂಣ್ಣು ಸಾಲ್ಗೇಆಗಿತ್ತು (ಪಂಪಭಾ. ೬-೩೦). ಕೈಯ್ಯಿ ಸೇಕ: 
ಕೆಯ್ಸಾಲೆ, ಕೈಸಾಕ್ಕಿ, ಕೈಸಾಲೆ (ನಾ). ಮನೆಯ ಹೊರ ಅಂಗಳ; | ಭಾಂಮ್ಮಗಾಉಂಡಂ ನಂಚೆ ನುಡಿದು ಕಿ ಕ್ರಿತಂಗೆಯುದುಂ ಕೆ ಯ್ಯಿ ಸೇಯಂ 


ವರಾಂಡ ಜಗಲಿ: (ಕಿ). ಕೈಸಾರೈ : : ಒಂದು ಮನೆಯ ಕೈಸಾರೆ 
ಯಲ್ಲಾಗೆಲಿ ಮಾಳಿಗೆಯ ಮೀಳಾಗಲಿ ನಡೆಯತಕ್ಕ ಕಳವುಗ ಳು|4 
(ಗ್ರಾಮಾಕ. ೬೧). ಕ್ಸ ಸಾಲೆ: ಮೂರರಲ್ಲಿ ಗಸ ಎರಡು. 
ಒಳಗು ನಿಂದಿತ್ತು ಜು ಹೊಜಗಾಗಿ ಕೈಸಾ ಲೆಯಾಯಿತ್ತು ತ 
(ಸರ್ವವ. ೧೧೯-೬೧೬) ; ಚದುರ ಕೃಷ್ಣಯ್ಯನೆಂಬರಸು ಮದನ ಕೈಸಾಲೆ : | ಕರೂರು ಬಳಿಗೆ ಫವುಜು ಹೋಗಿ (ಹೈದರ. ೩೩). ಕೈಸೆರೆ: ಮಾಗಡಿ 
ಯಿಂದಿಳಿದು ಬಂದನು ಆಸ್ಥಾನಕ್ಕೆ (ಸೌಂದಕಾ. ೧-೬೪); ಹೊರಭಾಗದಲ್ಲಿ: |. ದುರ್ಗಪತಿಯನೂ ಹೋಗಿ ಕೈಸೆರೆನಿಡಿದು (ಸೌಂದಕಾ. ನ ದೇವತೆ 
ಸುತ್ತಲೂ ಇರುವ ಕೈಸಾಲೆಯ ಮೇಲೆ ಚಪ್ಪಟಿಯಾಗಿ ಕಾಣುವ ಸ್ವಲ್ಪ 145| ಗಳಂ ಕೈಸೆರೆಗಳಂ ಪಿಡಿದು (ಸೌಗಂಧಿ. ೭೧-೧೭) ; ನಿನ್ನೋರೆ ನೋಟಕೆ 
ಇಳಿಜಾರಾದ ಛಾವಣಿ (ಮೈವಾಸ್ತು. ೬೮). [ಕೆಯ * ಸಾಲೈ) | ಹಗೆ ತನೆ ಕೈಸೆರೆ ಯುದ್ಧವಿಲ್ಲದೆ ಗೆಲುವೆ ಧೀರೆ (ಇಂಚಾಸ. ೮೯-೩೧). 


ಕೊಟು (ಎಕ. ೪11, ಸಾಗರ, ೭೧-೧೦; 11731). 'ಕೈತೆರ: ಶೀಳಿ 
ಬಿಸಾಡಿ ಕೈಶೆರೆ ಹಿಡಿದೂ (ಪುರಂದ. ೧-೨೨೪-೪); ವೈದಿಕ ನೆಶವಿಯಲ್ಲೊಂ 
ದಾಗಿ ಕೂಡಿತು ಬಿಟ್ಟಿ ಕೈಶೆರೆಯೊ ಲ್‌: (ಬಿಜ್ಜಪು, ೧೧೩-೧೦೦) ; 
ಹೂಬಸಾಬ ಸೈದಯಾ ಕೂಪ ಸಹಾ ಕೈಶೆರೆ ಶಿಕ್ಕಿದ್ದರಿಂದಾವತ್ತಾ ಆಗಿ 


ಕೆಯ್ಸೆಅಕಿಗೊಳ್‌ 


ಕೈಸೆ: ಕಾಮನೊಂದು ಕೈಸೆಆ3ಯೆನಿಪಂಗರಾಗಮನಿಳೇಶ್ವರವಲ್ಲಭಿ 
ಯಟ್ಟಿಲುಯ್ಲೊಡೆ ( ಸಂಪಭಾ. ೮-೭೩) ; ಈ ಹೊಳೆಯ ದಾಂಟಸಿದ ಕೂಲಿ 
ಯಕಿನ್ನ ಬೇಡಿದರೆ ಕೂಲಿಯ ಕೊಡಲೇನು ಇಲ್ಲ ಎಂದರೆ ಕೈಸೆಜಕಿಯಾಗಿ 
ಎನ್ನ ಎಳೆದೊಯ್ದ ನಯ್ಯ (ಶೂನ್ಯ ಸಂ. ೧೨೮-೮); ನಿಶಾಚರಕಾನುಂಕನ 
ಕೈಸೆಜಕಿಯ ಬಿಡಿಸೆಂದೊಅಲಿದಳು ಸೀತೆ (ತೊರರಾ. ೩-೧೦-೩). 
[ಕೆಯಾ + ಸೆಜಕ್ಕಿ] 

ಕೆಯ್ಸೆಅಿಗೊಳ್‌, ಳೈಸೆಆಗೊಳ್‌ (ಕ್ರಿ). ಸೆರೆಹಿಡಿ ; ಕೈದುಮಾಡು; 
ಬಂಧಿಸು: ತೆಜಪುವಡೆದಂಗಜಂ ಕೆಯ್ಸೆಜಕಿಗೊಳೆ ನೋಟಕರ ಮನಮಂ 
(ಪಂಪಭಾ. ೫-೬೭). ಫೈಸೆಲತೆಗೊಳ್‌ : ದಿವೃಸುವರ್ಣ ರೆತ್ನಾವಳಿಯ 
ಕೆಲಸಗತಿ ಕಂಗಳನು ಕೈಸೆಜೆಗೊಳಲು (ನಿಭಾಗ. ೩-೬-೭) ; ಕೌರವನು 
ಶ್ರೀಕೃಷ್ಣನ ಕೈಸೆಜಿಗೊಳಲೆಳಸಿದನು (ಕೃಷ್ಣವೃ. ೮-೩೬). 

(ಕೆಯ್ಸೆಜಕಿ + ಕೊಳ”) 

ಕೆಯ್ಸೆ ಅಕಿವಿಡಿ, ಕೈಸೆಆಕಿವಿಡಿ (ಕ್ರಿ). ಸೆರೆಹಿಡಿ; ಬಂಧಿಸು; ಬಂದಿ 
ಯನ್ನಾಗಿ ಮಾಡು: ಬಡಿದು ಭಲ್ಲುಕನ ಕಾಡವೆಯ ಕೆಯ್ಸೆ[ಪಾಕಾಂ. 
ಕೈಸೆ]ಅಕೆವಿಡಿದು (ರಾ ಘ ಚ. ೧೭-೭೪). ಕೈಸೆಅಕಿವಿಡಿ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಕೆಯ್ಸೆಆಕಿ ನಿಡಿ] 

ಳೆಯ್ಸೇರ್‌, ಕೈಸೇರು (ಕ್ರಿ). ಕೈಗೆಬಂದು ಸೇರು ; ಪ್ರಾಪ್ತವಾಗು; 
ಲಭಿಸು: (ಕ). ಕೈಸೇರು: ಕೈಸೇಂದೊಡವೆಯೆನುತೆ ಕೊಡಬೇಕೆಂದು 
ಪೈಸರಗೊಡಬೇಡ ಮನದಿ (ಮೋಹತ. ೨೬-೩೪) ; ಘನವಾದೊಡವೆ 
ಕೈಸೇರುವ ಪರಿಯಂತ ಮನೆದೇವರೆಂದುಪಚರಿಸು (ಕಂನವಿ. ೬-೧೫೦) ; 
ಆರೈದು ತಿಳಿದಾಚರಿ ಪುದೊಡನೆ ಕೈಸೇರುವುದಿಷ್ಟಸಿದ್ಧಿ ಗಳು(ಹದಿಬ. ೪-೪೮); 
ನಿಮ್ಮ ಪತ್ರವು ಕೈಸೇರಿತು (ಹುಚ್ಚುಹು. ೬೩). [ಕೆಯ + ಸೇರ] 

ಕೆಯ್ದೊಡೆ "ಕೆಯ್ಬೊಡೆ' ನೋ. 

ಕೆರ "ಕರು? ನೋ. 

ಕೆರಂಕು, (ಕ್ರಿ). ಉಗುರಿನಿಂದ ಕೆರೆ; ಕೆದರು; ಗೀಚು: 
ಗುಡುಗುಟ್ಟುತ್ತಿಳೆಯಂ ಕೆರಂಕಿ ಮಿಡುಕಿಂಶಾರ್ದೂಲಮೇಂ ಬಂದುಡೋ 
(ಬೀಳವಂ. ೧-೨೯). [< ಕೆರೆ] 

ಸೆರಂಕ್ಕು, ಕರಕ್ಕು, ಕೆರಕು (ನಾ). ನವೆ; ತುರಿ; ಕಜ್ಜಿ ; ತಿಂಡಿ: 
ಸಿಂಬುಟು ಕೀವು ಕೆರಂಕು ಸೃಗಂಬು ಮಲಂ ಮೂತ್ರಂ (ಅಜಿಪು. ೬-೫೪); 
ತುಜಿ ಕೆರೆಂಕಿನೆಸಕಂ ಮಾಣ್ಣುಂ (ಲೋಕೋಪ. ೯-೧೧೨) ; ಕೆರಂಕುಂ 
ತುಜಕಿಯುಮಾಗೆ (ಜೀವಸಂ. ೮೬-೨೮ ವ) ; ನಖದಿಂ ಕೆರಂಕುದುಜೌಸುವ 
ಸುಖಮಂ (ಪುಷ್ಪಘ. ೧೩-೬೮). ಕರಕ್ಕು : ಚೂರ್ಣವಂ ಮಾಡಿ ಹಸಿ 
ಹಾಲಲ್ಲಿ ಅರೆದು ಮೆಯ್ಯಂ ತಿಗುರೆ ಕದ್ವರ್ತಿ ಕರಕು ಮಾಣ್ಗುಂ 
(ಎನೈಎ. ೯೨). *ೆರೆಕು : “ಪಾಮಾ, ಕಚ್ಛೂಃ, ಖಸಃ - ಈ ೩ ಕೆರಕು 
(ಕೆಜಂಕು)? (ಹಲಾಯು. ೯೮-೪೪೮); ಪಾಮಂ ಖಸಂ ಖುತ್ನುವೆನೆ 
ಕೆಂಕೆನಿಕ್ಕುಂಗಿ (ಮಂಗರಾ. ೧೧೩-೧); “ಕಚ್ಚು - ಕೆರಕುಂ ? (ವಡ್ಡಾರಾ, 
೫೩-೫); ಕೆರಳೆಂ ತುಟ್‌ಸುನಂತೆತ್ತಾನುಮೊರ್ಮೆ ರಾಜ್ಯ ಲೀಲೆ 
ಯೊಳಿರ್ದುಂ (ಧರ್ಮಾಮೃ. ೬-೧೭೫), ಕೆರಕುಂ ತುಕಿ ಖರ್ಜಿ 
ಯೆಂಬಿವಿನಿತುಂ ಕಿಡುಗುಂ (ಲೋಕೋಪ. ೯-೧೧೩); ಕೆರಕುಂ ತುಣಿ 
ಕುಪ್ಪ ಗುಲ್ಮಂ ಪಿರಿದಕ್ಕುಂ ಪೆರ್ಚಿದಾಮದಿಂ (ಕಲ್ಯಾಕಾ. ೪-೯). 

[< ಕೆಕ್ಕೆ * -ಕು, / ತಮಿ. ಚಿರಜ್ನ್ಸು; ಮಲ. ಚಿರನ್ನು] 

ಕೆರಂಕುಗಲ್ಲು, ಕೆರಕುಗಲ್ಲು (ನಾ). ಉರುಟಾದ ಕಲ್ಲು: 
ಬಡಗಣ ದೆಸೆಗಾ ಪೆರ್ಬ್ಬಳ್ಳದಾ ದೆಸೆಯ *ೆರಂಕುಗಲ್ಲು (ಎಇ. 2೪, 
೮೯-೪೦ ; 1060). ಕೆರಕುಗಲ್ಲು: ತಳತಳಿಸದು, ಹೊಳೆಹೊಳೆಯದು, 
ಕೆರಕು [ಪಾಠಾಂ. ಕೆರ)]ಗಲ್ಲಿನಂತಿಪ್ಪುದಯ್ಯಾ ಪರುಷವು (ಚನ್ನವ. ೨೪೪). 

[ಕೆರೆಂಕ್ಕು * ಕಲ್ಲು (ಆ ಕಲ್ಕ್‌)] | 


೨೦೮೫ 


45 


ಕೆರಸಿ 


| ಕೆರಂಟು, ಕೆರಟು (ಕ್ರಿ). ಉಗುರಿನಿಂದ ಗೀಚು, ಕೆಕೆ; ಕೆದಕು: 
*ಕೆರಂಟು - ನಖ ಖನನೇ? (ಶಮಧಾ). ಕೆರಟು: ಕೇರಿಯೊಳ್ತ ಮತಮಸೆ 
ಬೆರಟುತಂ ಕೆರಟುತಂ (ಷತಿಲ. ೩-೬೮) ; ಎಳವಿ ತಡನಿ ಚಿರಟ ಕೆರಟ 
ಕಿ ಹಿಂಸೆಮಾಡಿ (ಬೆಟ್ಟಅ. ೧೧೮-೧೬). 
(ದೇ. ॥ ತಮಿ. ಚುರಣ್ಣು, ಚುಜಣ್ಣು ; ಮಲ. ಚಿರಣ್ಣು, ಚುರಣ್ಣು ; 
ತುಳು. ಕೆರಂಡು] 
ಕೆರಕ; (ನಾ). ೧. ಕೆರಕಲು ಆಹಾರವನ್ನು ತಿನ್ನುವವನು; ಜಿಪುಣ; 
ಕೃಪಣ. ೨. ತಿರುಕ; ಭಿಕ್ಷುಕ: (9). [ಆಕೆಕ್ಕೆ * -ಕ] 
ಕೆರಕ್ಕ (ನಾ). ದೀಪಾವಳಿ ಹಬ್ಬದಲ್ಲಿ ಚೆಂಡು, ಹುಚ್ಚೆಳ್ಳು ಹೂಗಳಿಂದ 
ಅಲಂಕರಿಸಿ ಪೂಜಿಸುವ ಸಗಣಿಯ ಬೆನಕ: ಇಂದು ಕೆರಕನ ಹಬ್ಬ 
(ರೂಢಿ). (2) 
ಕೆರಕಲನ್ನ (ನಾ). ಸೀದುಹೋಗಿ ಪಾತ್ರೆಯ ತಳಕ್ಕೆ ಅಂಟಿಕೊಂಡ 
ಅನ್ನ; ಕೆರೆದು ತೆಗೆದ ಅನ್ನ; ಸೀಕಲು : (೪). 
[ಕೆರಕಲು * ಅನ್ನ] 
ಕೆರಕಲು (ನಾ). ಪಾತ್ರೆಯ ತಳಕ್ಕೆ ಅಂಟಿಕೊಂಡದ್ದನ್ನು ಕೆರೆದು 
ತೆಗೆದದ್ದು. "ಕೆರಕಲನ್ನ' ಪರಾ. 
(ಕೆರಕು (ಆ ಕೆರಂಕ್ಕು) * -ಅಲು (ಆ -ಅಲ್ಫ್‌)) 
ಕೆರಕು "ಕೆರಂಕ್ಕು' ನೋ. 
ಕೆರಕುಗಲ್ಲು "ಕೆರಂಕುಗಲ್ಲು' ನೋ. 
ಜೆರಗ (ನಾ). - ಕೆರಗಾಅ: ಬಡಗಿ ಮಾರಾಚಾರಿ ಜಲನಾಗಂ ಕೆರೆಗಾ 
ಬಿಟಗನು ಮಿಸಗರ ಬೀಮನುಂ (ಎಕ. 111. ನಂಜನ. ೧೯೯-೨೫ ; ?). 
(ಕೆರ (ಆ ಕೆರ್ಪು) * -ಗ್ಯ) 
ಜೆರಗಾಖ (ನಾ). ಕೆರಮಾಡುವವನು; ಮೋಚಿ; ಸಮಗಾರ: 
ಕೆರ[ಪಾಠಾಂ. ಕರೆ]ಗಾಜನೋರ್ವಂಗೆ ಲಿಂಗವ ಧರಿಸಿ ಸಲೆ ಭಕ್ತನಂ 
ಮಾಡಿ (ಗುರುಚಾ. ೧೧-೯). [ಕೆರ (ಆ ಕೆರ್ಪು) * -ಕಾಜ] 
ಕೆರಗು (ಕ್ರಿ). ಹೊರಳಾಡು (?) : ಐಜಲಜಕಿಯದವ ಮರನೇಜಕ ಬಿದ್ದು 
ಸಾವಂತೆ ನೀರ ಮೀನಗಳು ಕೆರಗುವಂತೆ (ವಾದಿಕೀ. ೧-೧೫೩-೧೩). 
[+ ತಮಿ. ಚಿರುಗು] 
ಳೆರಟು "ಕೆರಂಟು? ನೋ. 
ಕೆರಟೆಗೊಳ್‌ (ಕ್ರಿ). ಕೆದಕಿಕೊಳ್ಳು ; ಎರಚಾಡು (?) : ಒಂದಿನಿಸು 
ಒದೆವಿದ ದೋಷವನು ಜನಜನಿತವ ಮಾಡಿ ಕೆತ್ತಿ ಕೆರಟಿಗೊಂಡು 
ಕೊನೆಯದಿಹಕೆ ಸವಶಿಯರು (ನೇಮಿಸಂ. ೧೯-೪೬). 
[< ಕೆಕಿಂಟು + ಕೊಳ್‌) 
ಫೆರೆನೂರ್‌ (ನಾ). ಒಂದು ಊರಿನ ಹೆಸರು: ಕೆರನೂರೆ ಮಹಾಜನಂ 
ಅಯ್ವದಿಂಬರ್ಗ ೦ ಇಪ್ಪತ್ತು ಗದ್ಯಾಣ (ಎಕ. ೫, ಕೋಲಾರ. 
೫೭-೧೦ ; 975). (2) 
ಕೆಂಪು "ಕೆರ್ಪು' ನೋ. 
*ೆರವು "ಕೆರ್ಪು' ನೋ. 
ಕೆರವುಗಳೆ "ಕೆರ್ಪುಗಳೆ' ನೋ. 


ಆ. ಕೆರಸಿ, ಕೆರಸೆ, ಗರೆಸೆ, ಗೆರಸಿ, ಗೆರಸೆ ಗೆರಿಸೆ, ಗೆರೆಸೆ (ನಾ). 


೧. ಚಚ್ಚ್‌್‌ಕಾರದ ಅಗಲವಾದ ಬಾಯುಳ್ಳ ಬಿದಿರಿನ ಕುಕ್ಕೆ, 
—ಬುಟ್ಟಿ: ಕೆರಸಿಯ ಬಾಯಂ ತಾಂ ಮುಚ್ಚಲಾರ್ಗುಮೇಂ ಬಂದಪುದೇ 
(ಅರ್ಧನೇ. ೫-೪೩). ಕೆರಸೆ: ಕೆಂದಾವರೆ ಪುಷ್ಪಾ ಕನಕಾ ಕೆನಸೆಯಲ್ಲಿ 
ತಂದಿಟ್ಟು (ಶ್ರೀಕೃಪಾ. ೨೫); ಕೆರಸೆಗಿಂತ ಅಗಲವಾದ ಬಾಸಿಂಗ 
(ಸುವಸಂ. ೫೨). ೨. (ಕರಾ) ಕೇರುವ ಸಾಧನ; ಮೊರ : ಕೆರಸಿಯಲ್ಲಿ 
ಅಕ್ಕಿಯನ್ನು ಕೇರಿ ಸ್ವಚ್ಛಮಾಡು (ರೂಢಿ). ಗೆರೆಸೆ: ೧. (೪). 


ಳೆರಸಿಗ 


ಗೆರಸಿ: ೧. ಹೆಡಗೆ ಹಾರೆ ಮೊರಹಾರ ಗೆರಸಿಹಾರ ಮಡಳೆಹಾರ ದೆಸೆದೆಸೆ | 
ಯಲ್ಲಿ ತಂದು ನೀಡುತ್ತಿರಲು (ಶೂನ್ಯಸಂ. ೩೩೩-೫); ಗೆರಸಿಯಲ್ಲಿ 
ಮಜ್ಜಿಗೆಮೆಣಸಿನಕಾಯಿ ಹರಡಿತ್ತು (ಕಾನೂರು. ೧೫೫) ; ಊರು ಬಾಯಿ 
ಮುಚ್ಚೀಯೇ ಗೆರಸಿ ಬಾಯಿ ಮುಚ್ಚೀಯೆ (ಗಾದೆ). ಗೆರಸೆ : ೧. ತನ್ನಿಕೈ 
ಮರಗೂಡೆ ಗೆರಸೆಯೊಳು ಮೊಗವುತ್ತಲುಂ (ಪ್ರಭುಘ. ೯-೫೭); ಮಾತಿ 
ನೊಳವಂ ಹಿಡಿವ ಗೆರಸೆಯಲ್ಲದೆ ಬಿಡುವ ಜರಡೆಯಲೀ ಪೋರ 
(ಹೆಬ್ಬೆರ. ೭-೧೧೧) ; ಕು ಕೈಯನ್ನ್ನೋ ಗೆರಸೆಯನ್ನೋ ತಂದು 
(ನನ್ನೂರು. ೧೪೫). ಗೆರಿಸೆ: ೧. (9). ಗೆರೆಸೆ: ೧. (8). 
ಸೆರಸೆಬಾಯಿಯವನು, ಗೆರಸೆಬಾಯಿಯನನು - ಯಾವಾಗಲೂ 
ಬಾಯಿ ತೆರೆದುಕೊಂಡೇ ಇರುವವನು; ವಾಚಾಳ ; ಗುಟ್ಟುರಟ್ಟು |10 
ಮಾಡುವವನು: (ಕಿ). ಗೆರಸೆಬಾವಿ - ಬಿದಿರಿನ ವರ್ತುಳಗಳನ್ನು 
ಬಾಯಿಗೆ ಹೊಂದಿಸಿ ಕಟ್ಟಿದ ಬಾವಿ: (ಕ). 
[ದೇ. ॥ ತಮಿ. ಕರಚೈ, ಕರಿಚೈ; ತೆಲು. ಗರಿಸೆ) 
ಕೆರಸಿಗ (ನಾ). ಒಬ್ಬಾತನ ಹೆಸರು: ಶ್ರೀಕೆರಸಿಗಂ ನನ್ನಿಯ ಸಿನ್ನಂ... 
ಕನ್ನರ್ಪನ್ನಣ್ನೋಡೆಗಣ್ಣಂ (ಎಕ. x1, ಹೊಳಲ್ಕೆ. ೨೩-೪೦; 968). ([?) | 
ಕೆರಸು, ಕೆರಿಸು (ಕ್ರಿ). ಕ್ಷೌರಮಾಡಿಸು; ಕೆತ್ತಿಸು: ಚೌರ ಬೆಳೆದಿದೆ 
ತಲೆ ಕೆರಸು (ರೂಢಿ). ಕೆರಿಸು: ಕೆರಿಸಬೇಕು ಮಂಡೆಯನೇಳು ಪಟ್ಟಿಯ 
ಮಾಡಿ (ಗಣಭಾ. ೩೨೬-೩). (ಆ ಕೆಕ್ಕೆ + ಸು. / ತುಳು. ಕೆಕೆಪು) 
ಹೆರಸೆ "ಕೆರಸಿ” ನೋ. 
ಕೆರಹು "ಕರ್ಪು' ನೋ. 
ಫೆರಹುಗಳೆ "ಕೆರ್ಪುಗಳೆ' ನೋ. 
ಜೆರಹುಗಾಲ್‌ *ಕೆರ್ಪುಗಾಲ್‌' ನೋ. 
ಜೆರಹುಗಾಲು “ಕೆರ್ಪುಗಾಲ್‌' ನೋ. 
ಜೆರಳ್‌ "ಕೆಳರ್‌' ನೋ. 
ಕೆರಳಿಕೆ (ನಾ). ರೇಗುವಿಕೆ; ಉದ್ರೇಕ; ರಭಸ: ಧರೆಧುರದಿ ಹೊಳೆ |25 
ಹೊಳೆವ ಶಸ್ತ್ರದ ಕೆರಳಿಕೆಗಳೊದವಿದವು (ಕುವ್ಯಾದ್ರೋ. ಓರಿಇ. ಪರಿ. ೨೮೫). | 
[ಕೆರಳ್‌ (೮ ಕೆಳರ್‌) + -ಇಕೆ] | 
ಕೆರಳಿಚು "ಕೆಳರ್ಚು' ನೋ. | 
ಜೆರಳಿಸು (ಕ್ರಿ). ಕೆಣಕು; ರೇಗಿಸು; ಉದ್ರೇಕಿಸು : ಈಶ್ವರಶಿರದಲಿ 
ಸೃಷ್ಟಿಯ ಳೆತ3ಳಿಪ ರಾಮರಸಾಯನ ನಾನು, (ಪಾಂಚಜ. ೧೬); 
ಚಕ್ರೇಶ್ವರನನ್ನು ಕೆರಳಿಸಬೇಕು ಎಂಬ ಹಟವು ಮನಸ್ಸಿನಲ್ಲಿ ಬಿಗಿಯು 
ತ್ರಿದ್ದಿತು (ಶ್ರೀರಾಮ. ೧೬೯); ವಿಷಯವು ತರುಣ ವಿದ್ಯಾರ್ಥಿ 
ನಿದ್ಕಾರ್ಥಿನಿಯರ ಯೋಚನೆಯ ಸರಣಿಯನ್ನು ಕೆರಳಿಸುವಂತಹುದು 
(ದೂರಸ. ೪೩). [ಕೆರಳ (< ಕೆಳೆರ್‌) + -ಇಸ್ಮ್ಕು] 
ಜೆರಳು "ಕೆಳರ್‌' ನೋ. | 
ಕೆರಳ್ಲಿಸು (ಕ್ರಿ). ಕೆರಳುವಂತೆ ಮಾಡು; ಕೆಣಕು; ಕೆರಳಿಸು: 
" ಜೊತ್ತುಗಾಅರಿಂದಿದಿರವರಂ ಕೆರಳ್ಳಿಸುವ (ದಶಕು. ೭-೮೯). | 
[ಕೆತಳ್ತು (ಆ ಕೆಳರ್ಚು) + -ಇಸ್ಕು] 
ಕೆರಳ್ಹು "ಕೆಳರ್ಚು' ನೋ. 
ಜೆರಿಸು "ಕೆರಸು' ನೋ. 
ಕೆಕ್ಕೆ (ಕ್ರಿ). ೧. ಉಗುರಿನಿಂದ ಗೀರು, --ಗೀಚು; ಕೆದರು; ಕೆತ್ತು: | 
«ಜಿಕೆ - ನಖಕ್ರಿಯಾಯಾಂ? (ಶಮಾ); ಕೆರೆಕೆರೆದು. ಮೊಗೆಯೆ 
ಮಾಣಿಕವರಲೆಲ್ಲಂ ಬೆದಜಕಿ ತಾಯ ಬಸಿಜಂ ಪುಗುವಂತಿರೆ ಪೊಕ್ಕುವು' 
(ಅನಂಪು. ೫-೭೪) ; ಕಿಸು ಕೊರೆ ಕೆರೆ ಕುಸುರಿದಲಃ (ಸಿದ್ಧರಾ, ೮-೨೭); | 
ನರಸಿಂಹ ನಖದಲಿ ಕೆರೆದಡೆಯು ಸೈರಿಸುವೆನು (ಕುವ್ಯಾಭೀ. ೧೦-೭) ; 
ದೂಳ ಚೆಲ್ಲುತ ಗುಟುರಿಕ್ಕುತಕೆರೆವುತ ಗೂಳಿ ಬಂದುದು (ಭರಚ. ೨೧-೪೫). 


20 


130 


85 


40 


45 


೨೦೮೬ 


ಕೆರ್ಚುನೀಲ್‌ 


೨. ಕತ್ತರಿಸು; ತುಂಡರಿಸು: ಲಸತ್‌ ಖಡ್ಗದಿ ತನ್ನ ಗೋಣ್‌ 
ಕೆ[ಪಾಠಾಂ. ಕೊ]ಕೆಯೆ ಕೂರ್ಪಿಂ ಮೆಚ್ಚಿದಂ ಶಂಕರಂ (ವೃಷವಿ. ೯-೬೩). 
೩. ತುರಿಸು; ತಿಕ್ಕು: ನವೆ ತಡೆಯಲಾರದೆ ಅನನು ಮೈಯೆಲ್ಲ 
ಕೆರೆದುಕೊಳ್ಳತೊಡಗಿದನು (ರೂಢಿ). ೪. ಕ್ಷೌರಮಾಡು; ಕೆತ್ತು; 
ಬೋಳಿಸು: ತಿರಿದಿಹರೆ ಕೂಳಕ್ಕು, ಕೆರೆದಿಹಕೆ ಬೋಳಕ್ಕು 
(ಸರ್ವಜ್ಞ. ೪೦೩). 
[ದೇ ॥ ತನಿ. ಚಿಕ್ಕಿ; ಮಲ. ಚಿರ; ತುಳು. ಕಿರೆಪು; ಕೋಲಾ. 
ಕೆ; ಮಲ್ತೊ. ಕರಿ, ಕೆರ್ಚಿ] 
ಕೆರೈ "ಕೆಅಕಿ' ನೋ. 
ಜೆಕೆ (ನಾ). ದನಗಳ ಹಿಂಡು; “ಗೋಸಮೂಹೆ” (ಕಾಲೂರ.ಅಡಿಟ) : 
ಕೊಂದು ಕೆರೆಗಳನಳ್ಳಿ ಸುವುದೆಂಬ ಗುಮಿತ ಬರಲೊಂದಾಗಿ ತರುವಲಿಗಳೆ 
ದ್ವರುರೆ ಮುಳಿದು (ಕಾಲೂರ. ೯೦-೧೭೬). [?] 
ಕೆರೆಕಟ್ಟೆ (ನಾ). ೧. ಕೆರೆ ಮತ್ತು ಕಟ್ಟಿ. ೨. ಕೆರೆಯಕಟ್ಟಿ, 
—ದಂಡೆ: ಕೆಕಿಕಟ್ಟಿಯ ಮೇಲೆ ಅವರು ಹೋಗುತ್ತಿದ್ದರು (ರೂಢ). 
(ಕೆರೈ (ಕೆಎ) + ಕಟ್ಟಿ] 
ಕೆರೆತ (ನಾ). ಕೆಕೆಯುವಿಕೆ ; ಗೀರುವಿಕೆ: “ಖಿಲ - ವಿಲೇಖನೇ, ಕೆರೆತ 
ದೊಳ್‌ * (ಕಾಶಕೃ. ೨೨೭). [ಕೆಕ್ಕೆ * -ತ್ಯ] 
ಕೆರೆಯೊಡಲು (ನಾ). ಕೆರೆಯ ಒಳಭಾಗ್ಯ ಅಂಗಳ: (8). 
[ಕಕ್ಕಿ (ಲ ಕೆಆಿ) + ಒಡಲು (ಆ ಒಡಲ್‌)] 
ಕೆರೆಯೊಡೆ (ಕ್ರಿ). ೧. ಕೆರೆ ಒಡೆದು ಹೋಗು. ೨. ಕೆರೆಯನ್ನು 
ಹೊಡೆ : ಕೆರೆಯೊಡೆದವನ ಕೈಯಿಂದ ಕಂಬಳಿ ಕಿತ್ತುಕೊಂಡ (ಗಾದೆ). 
[ಕೆತ್ಕೆ (ಎ ಕೆಣಕಿ) + ಒಡೆ,] 
ಕೆರೆಹಳ್ಳಿ "ಕೆಅಕಿಷಳ್ಳಿ? ನೋ. 
ಕೆರ್ಗಟ್ಟು "ಕೇರ್ಗಟ್ಟು' ನೋ. 
ಕೆರ್ಚು, ಕೆಚ್ಚು (ನಾ). ೧. ಮರದ ಒಳಗಿನ ಗಟ್ಟಿಯಾದ ಭಾಗ; 
ಚೀಗು; ದಿಂಡು; ತಿರುಳು; ಸಾರ: ಆ ಕಲಿವೃಕ್ಷದ ಕೆರ್ಚಿಂ 
ಶ್ರೀಕರನೆನಿಪಕ್ಷಯುಗಳವಂ ಮಾಡಿ ಧರಿಶ್ರೀಕಾಂತಂ ಪರಸಿತ್ತಂ ಸ್ವೀಕರಿ 
ಸಿವನೆಂದು ಬಾಹುಕಂಗೆ (ನಳಡಂ. ೬೯೪). ಕೆಚ್ಚು: ೧. “ಸಾರಃ, 
ಮರ್ಜ್ವನ್‌- ಈ ೨ ಕೆಚ್ಚು? (ನಾಚಿರಾ. ೧೬೫); ಅರವಿಂದಪ್ರಿಯನಿಂದೆ 
ಕೆಚ್ಚು ಶಶಿಯಿಂ ಸ್ಟಿಗ್ಧಂ ಸದುಗ್ಥದ್ರುಮಂ (ಜಾತತಿ. ೫-೧೧); 
ಮಂದುರದೊಳ್‌ ನಟ್ಟ ಕೆಚ್ಚಿನ ಮುಂಡಿಗೆ ಮುಜೀಯೆ (ಗಿರಿಕ. 
೨-೧೦೫ ವ) ; ಧೈರ್ಯದ *ೆಚ್ಛಿನೆದೆ ಕರಗಿತ್ತು (ಕುವ್ಯಾದ್ರೋ. ೮-೩೧) ; 
ಕೆಚ್ಚು ಕದಳಿಯೊಳುಳ್ಳ ಡದು ತಾ ಜಗಳೆ ಚಿತ್ರವಲ (ತೊರರಾ. ೩-೬-೧೮). 
೨. ಥೈರ್ಯ; ಸಾಹಸ; ಶಕ್ತಿ: ಈಸು ನಮ್ಮಲಿ ತಾಗಿ ನಿಂದವರಾರು 
ಕೆಚ್ಚುಳ್ಳುವರು ಕಲಿತನದ (ಕುವ್ಯಾಡ್ರೋ. ೧೫-೬೫) ; ಬಲುಗೈಗಳೆದೆಗಳ 
ಕೆಚ್ಚು ಕರಗಿತಲಾ (ಕುವ್ಯಾಗ. ೧-೩೦); ಇದನ್ನು ಅಚ್ಚುಮಾಡಿಸುವ 
ಕೆಚ್ಚು ತೋರಲಾಗಿದೆ (ದ್ರಾವಿವಿ. 2/1 ಮೊದಲಮಾತು). ೩. ಸೊಕ್ಕು; 
ದರ್ಪ ಅವರಿನರೆನ್ನದೆ ಚರಣಕ್ಕೆ ಆಗಲು ಅಯ್ಯತನವೇಆ ಬೆಬ್ಬನೆ 
ಬೆಚಿಕೆವೆ ನಾನು ಕೆಚ್ಚು ಬೆಳೆಯಿತ್ತಯ್ಶಾ. ಆ ಕೆಚ್ಚಿಂಗೆ ಕಿಡ್ಚನಿಳ್ಳಿ ಸುಟ್ಟು 
» ೬. ಬೆಳುಗಾರದಂತೆ ಮಾಡು (ಬಸವ. ೨೫೩); ಬಿಗಿದ ತಿಮಿರದ ಕೆಚ್ಚು 
ಸೂರ್ಯನ ಸೊಗಡು ಹೊಯ್ದರೆ ಮುಜಕಿಯದೇ ( - ೧-೨೨). 
[?) 
ಕೆರ್ಚುನೀಟ್‌್‌ (ಕ್ರಿ). ದಡ್ಡುಗಟ್ಟು; ಗಟ್ಟಿಯಾಗು : ಭನಭವಡೊಳ್‌ 
| ಪೆರ್ಚಿದ ಕೆರ್ಚುವಿಬ್ದ (ಪಾಕಾಂ. ರ್ದ] ಮಿಥ್ಕಾತ್ವದವರ್ಗೆ ಜಿನಧರ್ಮ 
ಕಥಾಶ್ರವಣಂ .. . ಕಯ್ಬೆ ವಲಂ (ಅಜಿಪು. ೨-೯೨). 
(ಕೆರ್ಟು + ಬೀಮ್‌] 


ಕು ವ್ಯಾ ಕ 


ನೆರ್ಚೇಲ 


ಕೆರ್ಚೇಲಯು (ಕ್ರಿ). ಗಟ್ಟಿ ಗೊಳ್ಳು ; ತಿರುಳು ಹೊಂದು; ಹುರಿಗೊಳ್ಳು: 
ಕೆರ್ಚೇಅಕದ ವೈರಾಗ್ಯದ ಪೆರ್ಚಿಂ (ಪಂರಾಮಾ. ೮-೩೫). 
[ಕೆರ್ಚು * ಏಣ (ಆ. ಏಜು್‌,)] 

ಕೆರ್ಪು, ಕಪ್ಪು, ೫ರ, ಕೆರಪು, ಕೆರವು, ಕೆರಹು (ನಾ). ಮೆಟ್ಟು ; 
ಎಕ್ಕಡ; ಪಾದರಕ್ಷೆ: *ಕೆರ್ಪು ಪಾದುಕೆಯೊಳ್‌ ತಳೆದಿರ್ಕುಂ? 
(ಕರ್ಣಾನಿ. ೭); ಅನರುಂ ತಂತಮ್ಮ ಕೆರ್ಪುಗಳೊಳ್‌ ತಗುಲ್ಚಿದರ್‌ 
(ವಡ್ಡಾರಾ, ೨೫-೨೮) , ತತ್ಕಾಳದೆ ಕೆರ್ಸಿಂ ಮುಚ್ಚಿ ಸಮಾಳೋಕ 
ದೊಳಿಂದ್ರನಾಕೆಯಂ ಬೆಸಗೊಂಡಂ (ಎಇ. 2೪1, ೫-೬೨; 976); 
ಮುಳ್‌ ಕಾರಣಮಾಗಿ ಕೆರ್ಪಂ ಸೂಳೆ ಕಾರಣಮಾಗಿ ಕುಂಟಿಣಿಯಂ ... 
ಕೊಂಡಾಡುವಂತೆ (ಧರ್ಮಾಮೃ. ೧೪-೧೩೪) ; ನಿಮ್ಮಡಿಗಳ ಕೆರ್ಪಂ ಪಿಡಿ 
ದವನ ಚರಣವಾರ ಮಕುಟದೊಳ್‌ ಬೀಳದು (ಬಸರ. ೬-೧೦೩) ; ಕಟ್ಟದ 
ಸುವ್ರತಸೂತ್ರಂ ಮೆಟ್ಟಿದ ಕೆರ್ಪುಟ್ಟಿವಲ್ಕಲಂ (ಅನ೦ಘು. ೧೦-೫೬) ; 
ಭಜಕನಾ ಗುಡಿಯನೊಯ್ಯನೆ ಕೆರ್ಸಂ ತಾಳ್ಜ ಕಾಲ್ಗಳಿಂದೊಳಪೊಕ್ಕಂ 
(ವೃಷವಿ. ೩೪-೮). ಕೆಪ್ಪ್ಟು: ಪತ್ರೆಯಂ ಬರುತೆ ಕೆಪ್ಪಿನ ಕಾಲೊಳೆ 
ನೂಂಕಿ (ಸಮಪ. ೧೦-೭೮) ; ಸತಿಯರ್ವ್ವರೆ ಕೆಪ್ಪಂ ಕಚ್ಚಿ (ಸೌಇಇ. 
I1X-i, ೧೧೮-೪೩ ; 1057); ಎಡಗಾಲ ಕೆಪ್ಪಿನಂ ಡೆಸೆಮುಸಿಯಾಗಿ 
ಮುಚ್ಚಿ ದಳ್‌ (ಧರ್ಮಾಮೃ. ೧೧-೧೮೨ ಅಡಿಟ) ; ಕಟ್ಟಾನೆಯಂ ಕೆಪ್ಪನಳ 
ವಡಿಸುವಂತೆ ಮಡದೊಳಮುಂಗುಟದೊಳಳವಡಿಸಿದ ... ಬಲ್ಬಿಂಗಂ 
(ಅರ್ಧ ನೆ. ೫-೧೧೩ ವ). ಕೆರ; *ಪಾದಶ್ರಿ-ಕೆರೆದ ೫ (ಬಾಹಟೀ. 
೨-೧-೨೧ ವ) ; ಒತ್ತುವ ಕೆರ ಹೊಲ್ಲದ ಸತಿ ಮುತ್ತಿಗೆಗೊಳಗಪ್ಪ ದುರ್ಗ 
ವಧಮನ ಕೆಳೆ (ನೀತಿಸಾ. ೫೦೨) ; ಕಾಲಿನಲ್ಲಿ ಕೆರ ಇದ್ದರೆ ಅದರಲ್ಲೇ 
ಬಾರಿಸುತ್ತಿದ್ದ (ನನ್ನೂರು, ೨೦೧) ; ಕೆರದ ಅಳತೆಗೆ ಕಾಲು ಕೊಯಿ 
ಸಿದಹಾಗೆ (ಗಾದೆ), ಕೆರಪು: ಕೆರಪಂ ತಲೆಗೇಆಸಿಕೊಳ್ವರೆ ಕೂರ್ತೊಡೆ 
(ಧರ್ಮಾ ಮೃ, ೮-೨೧೦); ಕಾಲ್ಗೆ ಕೆರಪು ಪಸಿವಿಂಗೆ ಕೊಟ್‌ 
(ಧರ್ಮಾಮೃ. ೯-೧೦೮). ಕೆರೆವು : “ಪಾದುಕಮುಪಾನತಿಯೆನಲ್‌ ಕೆರವು* 
(ಮೆಂಗರಾ. ೬೧-೧೮) ; ಸೊಳೆ ಕಾಲಿಗೆ ಕೆರವಾದ (ಕನ್ನಜಾ. ೧೨೭); 
ತಗೆಬಗೆಯೊಳೋಟಾಡಿ ಕೆರವೊಂದು ಸವೆಯದಿರೆ (ಕಾಲೂರ. ೭೩-೧೩೨). 
ಕೆರಹು: ಹಾಗದ ಕೆರಹ ಹೊಣಗೆ ಕಳೆದು ದೇಗುಲಕ್ಕೆ ಹೋಗಿ 
ನಮಸ್ಕಾರ ಮಾಡುವನಂತೆ (ಬಸವ. ೧೯೯); ಕೆರಹಿಂದ ಮುಚ್ಚಿದಂ ಭವಿ 
ಕಾಣದಂತಲ್ಲಿ (ಸಾಮರ. 3೧೧-೨೫); ಕೆರಹಂ ಸೊರೆಯಂ ತಂದೈ 
(ಪಾರ್ಶ್ವಪು. ೪-೨೪) ; ಕಾಲ ಕೆರಹಿಂದಿಕ್ಸಿ ನೂಂಕುವ ಭಕ್ತಿಯುಂಟಿ 
ಯಿದಾರು ಮೆಡ್ಡು ವರು (ಬಸಪು. ೧೮-೨೬). 

(ದೇ. ॥ ತಮಿ, ಚೆರುಪ್ಪು; ಮಲ, ಚಿಂಪ್ಪು; ಕೋಟ. ಕೆವ್ಸ್‌ ; 
ತೊದ. ಕೆರ್ಫ್‌; ಕೋಲಾ. ಕೆರ್ರಿ; ಪರ್ಜಿ. ಚೆರುಪ್‌, ಚಿರ್ಪು,; ಗೊಂಡಿ. 
ಸರ್ಫುವತ” ; ಕುವಿ. ಸೆಪ್ಪೂ) 
ಕೆರ್ಪುಗಳೆ, ಕೆರವುಗಳೆ, ಕೆರಹುಗಳೆ (ಕ್ರಿ). ಮಟ್ಟುಗಳನ್ನು ಕಳಚು, 
— ಬಿಚ್ಚು: ಉಸಾನತ್‌ ಪರಿತಜನಮಿವ-ಕೆರ್ಪೆ [ನಾಕಾಂ. ಕೆರವು] 
ಗಳೆವುದೆಂತಂತೆ (ನೀತಿವಾ. ೨೯-೧೦); ತೊಟಆಕಿಗಾಣದೆ ಕೆರ್ಪುಗಳೆದು 
ನಗಿಸುವೆಗ್ಗ ನಂತೆ (ಧರ್ಮಾಮೃ. ೬-೮೬). ಕರವುಗಳೆ : ಮೇಲಿನ 
"ನೀತಿವಾ' ಪ್ರಯೋಗದ ಪಾಠಾಂತರವ ನ್ನು ನೋಡಿ. 
ಕೆರಹುಗಳೆ : ನೈದ್ಧಮಾಹೇಶ್ವರಂ ಶಿವಾಲಯದೊಳಗೆ ಕೆರಹುಗಳೆಯದೆ 
ಪುಗಲು (ನಂಬರ. ೭-೧೦೪). [ಕೆರ್ಪು + ಕಳ್ಳೆ] 
ಕೆರ್ಪುಗಾಲ್‌, ಕೆರಹುಗಾಲ್‌, ಕೆರಹುಗಾಲು (ನಾ). ಚಪ್ಪಲಿಹಾಕಿದ 
ಕಾಲು; ಮೆಟ್ಟಿ ನಕಾಲು: ಈಯೆಡೆಯೊಳ್‌ ಕೆರ್ಪುಗಾರೊಳರ್ದಪೆನೆ 
(ಧರ್ಮಾಮೃ. ೪-೧೦೨). ಕೆರಹುಗಾಲ್‌ : ಅರಮನೆಯ ಕೆರಹುಗಾಲ 
ಬಂಟರು ಬರಸಬ್ಲದು (ಸೌಇಎ. ೧೯೩೦, ಉಡುಪಿ. ೫೯೦-೩೧; 1568) ; 


೨೦೮೭ 


40 


ಳೆಲ, 


ಮ ಪಿನಾಕಿಭವನವನೊಬ್ಬ » «« ಕೆರಹುಗಾಲ್ವಿರಸಿ ನೀಕರಿಸಿ ಹೊಗಲೊಳಗೆ 


(ಬಸಪು. ೪೯-೮) ; ಎದೆಯನು ಕೆರಹುಗಾಲಲಿ ಮೆಟ್ಟ ನಿಂದು (ನಿಭಾಗ. 

೫-೧೧-೩೫) ; ಕೆರಹುಗಾಲಿಂದೊಜೆಯಲೊಲಿದೆ ನೀಂ (ಡೆಬಪು. ೫೬-೪೬); 

ಪೂಜೆಯಂ ಕೆರಹುಗಾಲಿಂದೆ ಕೆಡಹುತ್ತೆ (ರಾಘಚ. ೬-೧೭). ಕರಹು 

ಗಾಲು: ಜೈನನೋರ್ವಂ ಕೆರಹುಗಾಲಿನಿಂದೆ ಪುಗೆ (ಪಾಸೋಷು. ೪-೯೦). 
[ಕೆರ್ಪು + ಕಾಲ್‌,] 


ಕೆರ್ಪುದಳೆ (ಕ್ರಿ). ಪಾದರಕ್ಷೆಯನ್ನು ಹೊಂದು, ಹಿಡಿ: ನಿಮ್ಮ 


ಬಾಗಿಲ್ಲಾಪಿನಾಳ್‌ ನಿಮ್ಮ ಕೋಮಲಾಂಘ್ರ್ರಯ ಕೆರ್ಪುದಳೆವನಂ 
[ಕೆರ್ಪು* ತಳಿ] 


(ಪದ್ಮರಾ. ೪-೧೭). 


ಕೆಲ, (ನಾ). ೧. ಪಕ್ಕೆ; ಬದಿ; ಮಗ್ಗುಲು; ನೆರೆ; ಸನಿಹ: *ಕೆಲಂ 


ಪಾರ್ಶ್ವ ಸಂಜ್ಞಿಕೆಂ” (ವಸ್ತುಕೋ. ೬೮-೬); ಕೆಲ ಸನಿಹಂ ಪಕ್ಕಂ 
ಪೊರೆ ಸಲೆ ಪೊರ್ದುಗೆಯೆನೆ ಸಮೀಪಂ 3 (ಕವಿಕಂ. ೧೮೬) ; ವಏಿಟ್ತಿಗ 
ಕೊಡಲ ಮೂಡಗ ಕೆಲ ಬನ್ನು (we. 2೭11, ೧೬-೪; 813); ಮದ 
ವಾರಣಮಂ ಸೋಂಕಿ ಕೆಲದೊಳೊಯ್ಯನೆ ಪೋದೆಂ (ಕವಿರಾ. ೩-೯೩); 
ಒಂದು ಕೆಲದಿಂದೊಂದು ಕೆಲಕ್ಕೆ ಮಗುಲದೆ (ವಡ್ಡಾರಾ. ೧೦೧-೧೨) ; 
ಸಿರಿಯುಮಾಕೆಯ ಕೆಲದೊಳ್‌ ನಸು ಮಸುಳ್ಳು ತೋರ್ಪಳ್‌ (ಪಂಪಭಾ. 
೧-೪೦) ; ಹತ್ತೆ ಕರೆಯುತಿರೆ ಮತ್ತೆ ಕೆಲಕ್ಕೆ ಹೋಗಿ ಶರಣೆಂದು 
(ಬಸವ. ೨೪೫) ; ಕೆಲಕೆ ಸರಿವವನಲ್ಲ ಮಲೆವರ ಮಾರಿ ಮಾಗಧನು 
(ಕುವ್ಯಾಸ. ೨-೧೮) ; ಕೆಲದೆ ನಿಂದು ನಸು ನಾಣ್ಣುತೆ (ಹದಿಬ. ೩-೧೬). 
೨. ಪ್ರದೇಶ; ಸ್ಥಳ: ಇರ್ದುದು ಮಸುಳ್ಳೆಸಕಂಗೆಟ್ಟು ಬಲದ 
ಮುಯ್ಬಿನ ಕೆಲದೊಳ್‌' (ಆದಿಪು. ೧೪-೧೧೭); ತನ್ನ ಮುನ್ನಿನ ಬಯ್ತ 
ಕೆಲದೊಳ್‌ ಪುಲಿಯಾಗಿ ಫುಟ್ಟಿದಂ (ಚಾವುಂಪು. ೩೫-೧೭); ಆ ಕೆಲ 
ಡೊಳ್‌ ಶತಖಂಡಮಾಗಿರ್ದ ಪಾವುಮಂ ಕಂಡು (ಪಂಡತಂ. ೧೮೯-೧೧). 
೩. ಹೊರಭಾಗ; ಬಹಿರಂಗ : ಕೆಲಕ್ಕೆ ಶುದ್ಧನಾದೆನಲ್ಲದೆ ಎನ್ನ ಮನಕ್ಕೆ 
ಶುದ್ಧನಾಗೆನೇಕೆಯ್ಯಾ (ಬಸವ. ೨೮೩). 

ಕೆಲಂ ಐ ಪಕ್ಕಕ್ಕೆ; ಬದಿಗೆ; ಪಾರ್ಶ್ವಕ್ಕೆ: ಕೆಂಡಂಗಳಿನೊಂದು 
ಕೆಲಂ ಸಾರ್ಚಿವೋದಂ (ವಡ್ಡಾರಾ. ೧೧೪-೧೨); ನೃಗ್ರೋಧಬೀಜಂ 
ಕೆಲಂ ಸಿಡಿದುಂ ಪೆರ್ಮರನಾಗದೇ (ಸೋಮೇಶ. ೩೫). ಕೆಲಕಿರಿಸುದ 
ಪಕ್ಕಕ್ಕೆ ಸರಿಸು; ಆಚೆಗೆ ತಳ್ಳು : ತನ್ನಯ ಯೋಗನಿಸ್ಕೆ ಸಮಾಧಿ 
ಯನು ಕೆಲಕಿರಿಸಿ ಮುದದಿಂದ (ಅಂಬಿಕಾ. ೩-೧). ಕೆಲಳೆಲ, ಕೆಲಗೆಲ 
(ದ್ವಿರುಕ್ತಿ): ಅಂಕದಭಿಮನ್ಯುವುಂ ಕೆಲಕೆಲದೊಳೋಲಗಿಸುತ್ತುಂ ಬರೆ 
(ಪಂಸಭಾ. ೯-೯೫ವ) ; ನಿಂದುದು :ಚತುರ್ಬಲಂ ಕೆಲಕೆಲದೊಳೊಡ್ಡಾಗಿ 
(ಜೈ ಮಿಭಾ. ೩೩-೨೩) ; ಸುಲಬಾವುದಳಿ ಕೆಲಗೆ (ಪಾಠಾಂ. ಕೆ]ಲದೊಳ್‌ 
(ಕವಿರಾ. ೩-೧೨೭) ; ಸಸಿಯ ಕೆಲಗೆಲದೊಳೊದವಿದ ಕಸಮಂ ಕಿಟ್ಟು 
(ಲೋಕೋಪ. ೬-೯) ; ಕೋಮಲೆ ತದ್ದು ಕೂಲಪಟ್ಟದ ಕೆಲಗೆಲದೊಳ್‌ 
ತೊಡೆದಳರುಣ ಚಂದನರಸಮಂ (ಜಗವಿ. ೧೨-೬೯). ಕೆಲಕೊತ್ತು 
ಪಕ್ಕಕ್ಕೆ ತಳ್ಳು, ನೂಕು: ಚೈತ್ರರಥಮಂ ಕೆಲ ಕೊತ್ತುವವೋಲ್‌ 
(ಕುಸುಮಾ. ೧೧-೧೭೪) ; ಏಕಾವಳಿಗಳನು ಕೆಲಕೊತ್ತಿ (ಕುವ್ಕಾಅ, 
೧೮-೨೨) ; ಸತಿಯರ ಸಂದಣಿಯ ಕೇಕೊತ್ತಿ ನುಡಿದಳು (ನಳಚ. ೩-೩೬೫). 
ಕೆಲದವರ್‌ - ಪಕ್ಕದಲ್ಲಿರುವವರು : ಎಲ್ಲಿರ್ದೊಳೆಂದು ಕೆಲದವರೆಂ 
ಬೆಸಗೊಂಡೊಡೆ (ವಡ್ಡಾರಾ. ೧೧೭-೧೮); ಪರಶಿವನಣುಗ ನಾನೆನಲ್‌ 
ಕೆಲದವರ್‌ ನಗದಿಹರೆ (ಚಿಬಪು. ೪೦-೬). ಕೆಲನ್‌ ಪಕ್ಕದ ಜನ; 
ಮಗ್ಗುಲಲ್ಲಿ ಇರುವ ಜನ: ಅಂಧನೃಸಂ ತನ್ನಯ(ಜ)ನದೊಳ್‌ 
ಕೆಲನಟಯೆ ಕೃತಕಶೋಕಂಗೆಯ್ನಂ (ಪಂಪಭಾ. ೩-೮). 

[ದೇ. | ತಮಿ. ಕಿಲ; ತೆಲು. ಕೆಲಂಗು, ಳೆಲಾಕು, ಕೆಲನು; 
ಪರ್ಜಿ, ಕೆಲ] 


ಕೆಲ, 


ಳೆಲ, ಕೆಲವು, ಕೆಲು (ಸ). ಕೊಂಚ; ಸ್ವಲ್ಪ: ಸಂಧಿಗಳುಂ ಕೆಲವೆಡೆ 
ಯೊಳ್‌ ಬಂದು (ಕನಿರಾ. ೧-೯೮). ಕೆಲ ಹೇಜುಗಳನುದ್ದಾಮಮತಿ 
ನೀಂಕೊಂಡು ಹೋಸ್ಯೆ (ಬಸಪು. ೨೩-೩೯); ಕೆಲಹೊತ್ತು ಏಿಶ್ರಮಿಸಿಕೊಳ್ಳಿ 
(ರೂಢಿ). ಕೆಲವು: ಬುಧಜನಕ್ಕೆ ಕೆಲವಂ ಪೇಟಸ್ತಿಂ (ಕವಿರಾ. ೧-೪೭); 
ತಸಂಬಟ್ಟು ಕೆಲವು ದಿವಸದಿಂದೊಳಗೆ (ವಡ್ಡಾರಾ. ೭೪-೨೨); ನಿಲ್ಲದಲ್ಲಿ 
ಕುಸುಮಂ ಕೆಲವಲ್ಲುಗೆ (ಸಂಸಭಾ, ೫-೧೦೩); ಕೆಲವಂ ಬಲ್ಲವರಿಂದ 
ಕಲ್ಲು (ಸೋಮೇಶ. ೧); ಒದೆದು ಕೆಲವನು ಮುಷ್ಮಿಯಲಿ ಮೋದಿದನು 
ಕೆಲವನು (ಕುವ್ಯಾದ್ರೋ. ೨-೮೦); ರಳಕುಳ ಶಿಥಿಲ ಸಮಾಸ ಮುಂತಾದವ 
ಅಕೊಳಗಿಲ್ಲಿ ಕೆಲವುಳ್ಳ ರುಂಟು (ಭರಚ. ೧-೮). ಸೆಲು: ಆ ಬಳಿಕ ಕೆಲು 
ದಿವಸದ ಮೇಲೆ (ರಾಜೇಂದ್ರ. ೪). 
ಕೆಲಂಬರ್‌, ಕೆಲಂಬರು, ಕೆಲಬರ್‌, ಕೆಲಬರು, ಕೆಲರ್‌, ಕೆಲವರು ಎ 
ಕೊಂಚ ಜನ; ಸ್ವಲ್ಪಮಂದಿ: ಕೆಲಂಬಂ” ಕೊಳಲೊಬ್ಲ್ಬದವರ್‌ 
ಕೆಲರಂ ಕುಜಕದಆ್‌ದಟ್‌ದಂ ಕೆಲಂಬರಂ 
ಸಂಧಿ ಸಂಧಿಯಂ ಪಟೀಯೆಚ್ಛ್ಚಂ (ಗದಾಯಃ. ೩-೧೦) ; ಕೆಲಂಬರ್‌ 
ವಿವೇಕಿಗಳಿಂತೆಂದರ್‌ (ಧರ್ಮಾಮೃ. ೨-೬೧) ; ಕೆಲಂಬರು ಸಕಲನೆಂಬರು 
ಕೆಲಂಬರು ನಿಷ್ಕಲನೆಂಬರು (ನುಹಾದೇ, ೨೦-೫) ; ಮಕ್ಕಳೆಲ್ಲಂ ನೆರೆದು 
ಕೆಲಂಬರು ಸುತ್ತಿಮುತ್ತಿ ಕೆಲಂಬರು ಬಂಡಿಯ ಮುಂಕಣಿಯಂ ಪಿಡಿದು 
(ನಂಬಿರ. ೨-೧೮) ; ಮಾತಟಿವರ್‌ ಕೆಲಬರ್‌' (ಕವಿರಾ. ೧-೧೭); 
ಲಯದಿಂದೆಲಲದೆ ಕುಣಿದರ್‌ ಕೆಲಬರ್‌ (ಅಜಿಪು. ೫-೩೨); ವರವಿನೀತರು 
ಕೆಲರು ಕೆಲಬರು ಧೂರ್ತರಾಗಿಹರು (ಕುವ್ಯಾಜ್ರೊ( ೧೩-೯) ; ಕೆಲಬರು 
ಕೃಷ್ಣನೆಂಬರು ಕೃಷ್ಣನಲ್ಲೆಂದು ಕೆಲಬರು ಜೂದ ಕಟ್ಟುವರು (ನೋಹತ. 
ಕೆಲರೊಡವಂದಾದುದಯದೊಳೆ ಸಾರ್ವರ್‌ (ಕಾವ್ಯಸಾ. 
೮೯೯ ಶೂದ್ರಕ), ಗೊಜ್ಜಿಗೆ ಭೂಪಾಳನನೆಯ್ದುವ ಭೂಮಿಪಾಳಕರ್‌- 
ಕೆಲರೊಳರೇ (ಎಇ. ೫111, ೩೩೦-೧೧; 929); ನೋಡದಂತೆ ನೋಡೆ 
ಕೆಲರ್‌ (ಪಂಪಾ. ೩-೫೦); ಕೆಲರ್‌ ವಿವೇಕಿಗಳ್‌ ... ಮೆಟ್ಟಿ 
ಬರೆಲೊಬ್ಲದೆ (ಚಾವುಂಪು. ೭೩-೧೪). ಹೊಗಳಿ ಕೆಲವರ ಹೊಳ್ಳುಗಳೆವುತ 
ನಗುತ ಕೆಲವರನು (ಕುವ್ಯಾಕ. ೫-೨). *ೆಲಕೆಲಬರ್‌, ಕೆಲಕೆಲರ್‌, 
ಜೆಲಳೆಲರು (ದ್ವಿರುಕ್ತಿ) : ಕರೆವುದು ಕೆಲಕೆಲಬರ ನೆಜ3 ನೆಕೆವುದು 
(ಧಮಾ೯ಮೃ. ಧರ್ಮದ ಪೆರ್ಮೆಯಿಂ ಕೆಲಕೆಲರ್‌ 
(ಅಜಿಪು. ೧೨-೧೦) ; ಕೈದು ರಥವನು ಬಿಸುಟು ಕೆಲಕೆಲರು (ಕುವ್ಯಾದ್ರೋ. 
೧-೬೯) ; ಕೆಲಬರೂರ್ಧ್ವಮುಖಾಂಘಿ)ಯಲಿ ಕೆಲಕೆಲರು ಜನಮಧ್ಯದಲಿ 
(ತೆಂರರಾ. ೩-೧-೧೪); ಸನ್ನೆಮಾಡಿದಳೆಂದು ಕೆಲಬರು . . . ಓರೆ 
ನೋಟದ ಕಣ್ಣಿನಿಂದೀಕ್ಷಿಸಿದಳೆಂದಾಡಿದರು ಕೆಲಕೆಲರು (ನಳಚ. ೩-೬೦). 
ಕೆಲಕೆಲವು (ದ್ವಿರುಕ್ತಿ): ಅತಿರಹಸ್ಮಂಗಳಪ್ಪ ಕೆಲಕೆಲವು ಅನಿನಾಣಂಗಳ 
ನಾಣ್ಸಿ ಬಂಚಿಸಿ (ಆದಿಪು. ೩-೪೩ ವ); ಕೆಲಕೆಲವು ನಾಯ್ಲಳುರ್ಕಿಂ 
ತೊಲಗದೆ ಪಾಯ್ಡು (ಧರ್ಮಾಮೃ. ೩-೭೮). 
(ದೇ. ॥ ಶಮಿ. ಚಿಲ; ಮಲ. ಚಿಲ; ತುಳು. ಕೆಲ; ಕೆಲವು; 
ತೆಲು. ಟಿಲಿಪು, ಚಿಲುಪು] 
ಕೆಲಂದೆಗೆ (ಕ್ರಿ). ಪಕ್ಕಕ್ಕೆ ಸರಿಸು, ತೆಗೆ: ತನ್ನ ತುರಂಗಮಂ ಮಹಾ 
ಜವದೊಳ್‌ ಕಂಡು ದಾಂಟಸಿ ಕೆಲಂದೆಗೆಯೆಂಬನಿತಕ್ಕೆ ಮುಂಚಿ 
ಮುನ್ನವೆ ಸಚಿನಾಶ್ವಮೈದೆ (ರಾಜಶೇ. ೧೩-೯೬). 
[ಕೆಲ + ತೆಗೆ] 
ಕೆಲಂದೊಲಗು (ಕ್ರಿ). ಪಕ್ಕಕ್ಕೆ ಹೋಗು; ಆಚೆಗೆ ಹೋಗು: 
ಪಾಯ್ತರೆ ಮುಸುಡೆತ್ತಿ ಗರ್ಜಿಪ ಕೆಲಂದೊಲಗುತ್ತಿರೆ ದಾಡೆಗುಟ್ಟ 
ನಿರ್ಭರಡೆ ಪಳಂಚಲವ್ವಳಿಸ (ಶಬಶಂ, ೪-೧೧). 
[ಕೆಲ * ತೊಲಗು (« ತೊಲಂಗು] 


(ವಡ್ಡಾರಾ. ೬-೧); 


೧೩-೨೨), ; 


೩-೧೩೧) ; 


೨೦೮೮ 


ಕೆಲಜೆಅಪು 


ಕೆಲಂದೋಜು (ಕ್ರಿ). ಪಕ್ಕಕ್ಕೆ ಕಾಣು; ಮಗ್ಗುಲಲ್ಲಿ ತೋರು: 
ಏಟುಂಜವ್ವನೆ ಮೇಲುದು ಜಾಜಕಿ ಕೆಲಂದೋಜಕೆ ತೋರಮೊಲೆಗಳ್‌ 
(ರಾಜಶೇ. ೨-೨೦). [ಕೆಲ * ತೋ, (ಆ ತೋಲ್‌)] 
ಕೆಲಂಬಿಡಿ (ಕ್ರಿ). ಪಳ್ಳುವನ್ನು ಹಿಡಿ; ಮಗ್ಗುಲಾಗು : ಅವಆ 
3 ಕೆಲಂಬಿಡಿದೊಂದೊಂದವಿರೆಳ ನನಧೂಪ ಧೂಮ ದೂಸರಿತ 
ನಭೋನಿವರಂ (ಆದಿಪು, ೧೦-೩೦) ; ಚಂದ್ರಿಕಾಜಾಲದವೊಲ್‌ ಕೆಲಂ 
ಬಿಡಿದು ಭೋರ್ಗರೆಯಲ್‌' (ಕಾದಂಪೂ. ೬೯೧); ಬರೆ ಬಳನುಮರ್ಕ 
ಕೀರ್ತಿಯುಮೆರಲಕ್ಕಿಲಂಬಿಡಿದು ಜನಕ ನುಂ ಮಾವನುನೆಟ್ಟರೆ 
(ವರ್ಧಪು. ೮-೩೮). (ಕೆಲ + ಪಿಡಿ) 
ಕೆಲಂಬೊಗು (ಕ್ರಿ). ಒಂದು ಪಕ್ಕಕ್ಕೆ ಹೋಗು: ಗುರುಗಳತ್ತಣಿಂ 
ಕೆಲಂಬೊಕ್ಕೆಂ (ಶಬ್ದಾನು. ೨೨೧ ಪ್ರಯೋ). [ಕೆಲ] + ಪೊಗು] 
ಕೆಲಂಬೊಳ್ತು (ನಾ). ಕೊಂಚಸಮಯ; ಸ್ವಲ್ಪಹೊತ್ತು: ತಿಳಿಗೊಳ 
ದೊಳಗೆಳಸಿ ಮುಳುಂಗಿ ವಿನೋದದಿ ಜಲನಾಡಿದುವು ಕೆಲಂಬೊಳ್ತು 
(ಜಯಕಾ. ೫-೫೭). (ಕೆಲ್ಕ + ಪೊಳ್ತು ( ಪೊಟ್ಟು)] 
ಕೆಲಕಡೆ (ನಾ). ಪಕ್ಕದ ಪ್ರದೇಶ; ಮಗ್ಗುಲು; ಪಾರ್ಶ್ವ: ಒಡೆಯ 
ನಿದಿರಲಿ ಕುಳ್ಳಿರದೆ ಕೆಲಕಡೆಯ ಕೈದೀವಿಗೆಯ ಮೇಕಿಯಲಿ ಮಿಡುಕ 
ದಿರ್ದುದು ,. . ಪರಿವಾರ (ಕುವ್ಯಾಕ. ೧-೧೮) ; ಬಿಡು ತರಳತನವನು 
ಬಾಯೆನುತ ಕೆಲಕಡೆಗೆ ಕೊಂಡೊಯ್ದು (ತೊರರಾ. ೪-೯-೧೫) ; ನುಡಿಯ 
ಕೇಳುತ ನಿಯಮವನು ಕೆಲಕಡೆಯಲಿರಿಸಿದಳಬಲೆ (ನಿಭಾಗ. ೪-೫-೪೭). 
[ಕೆಲ್ಕ + ಕಡ್ಮೆ] 
ಕೆಲಚಾಚು (ಕ್ರಿ). ಪಕ್ಕಕ್ಕೆ ಸರಿಸು; ಮಗ್ಗುಲುಮಾಡು; ನಿವಾರಿಸು: 
ಹಲವು ನಯನೀತಿಯಲಿ ಚಿತ್ತದ ಕಲುಸವನು ಕೆಲಚಾಚಿ ನಗರಕೆ ಕಳುಹಿ 
ದೆನು (ತೊರರಾ. ೨-೬-೩೨). (ಕೆಲ * ಚಾಚು] 
ಕೆಲಚು (ಫು ನೆರವು; ಸಹಾಯ: “ಕೆಲಚಿಂದು ಸಹಾಯಂ ೫ 
(ಶಮದ. ೨); *ಕೆಲಚು ಸಹಾಯದೊಳ್‌  (ಕರ್ಣಾನಿ. ೫೮) ; 
ಯಜ್ಞಕ್ಕುಜಕಿ ಕೆಲಚೆ [ವಾಠಾಂ. ಜ]ನಿಸಲ್‌ ಶ್ರೀದಪಾದಂಗಳಂ ತೋಮರ 
ದಿಂದಂ ತುಂಡುಗೆಯ್ದಂ (ನೀರವಿ. ೧೧-೮೨) ; ಪಂಚಾನನಂಗಮೆನಗಂ 
ಪೇರ ಕೆಲಡಕ್ಕುಮೆ ? (ರಾಮಾಶ್ವ. ೧೧೧-೧೫). [?] 
ಕೆಲಜಂಕೆ (ನಾ). ಕಾಳಗದ ಒಂದು ವರಿಸೆ (?): , ಪಸುಗೆ ನೆಲಂ 
ಹಯದೊಡಂಬಡು ವಂಚನೆ ಕೇಣಮಾಸನಂ ಕೊಸೆ ದೆಸೆ ದಿಟ್ಟ ಮುಟ್ಟ 
ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದೇರ್ನೆಸನದೊಳಾದ ಬಲ್ಮೆಯೊಳೊಡಂ 
ಬಡೆ ತಳ್ಲಿಆವಲ್ಲಿ (ಪಂಪಭಾ. ೧೦-೩೭); “ಮಗ್ಗುಲನ್ನು ಹದರಿಸು 
ವುದು” (ಪಂಪದೀ. ೩೬೬). (ಕಲ, * ಜಂಕೆ] 
ಕೆಲದ (ನಾ). ಪಕ್ಕದಲ್ಲಿರುವವನು; ಮಗ್ಗುಲಿಗೆ: ಕಳ್ಳೊಳ್‌ ಬೊಟ್ಟಿ 
ನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು (ಪಂಸಭಾ. ೪-೮೭ ವ); ಕೆಲದ 
ನಲ್ಲಿ ದನಿಲ್ಲಿ ದನೀಗಳೆಂಬಿನಂ ಮುತ್ತಿ ದನೊಂದೆ ತೇಕೊಳಮರೇಂದ್ರಸುತಂ 
ಕುರುವೃಂದವೆಲ್ಲವಂ (ಶಮದ. ೧೧೧ ಪ್ರಯೋ). [ಕೆಲ್ಕ * -ದ್ಯ) 
| ಕೆಲದಟ್ಟೆ (ನಾ). ಪಕ್ಕದಲ್ಲಿರಿಸಿದ ತಟ್ಟೆ: ಜಳಕಣಕಲಿತದಳಂ ನೀರ್ದಳಿ 
ದಿಟ್ಟಿರೆಯಾಗೆ ನಳಿನಿ ಕೆಳದಟ್ಟಿ [ಪಾಕಾಂ. ಟ್ಪ) ಗಳಿಟ್ಟಳೆನಿಸೆ ವಿಕಚಾ 
ಬ್ವಂಗಳ್‌ ಕೊಳನೆಸೆದುದು ರಾಜಹಂಸನೌತಣದೆಡೆವೊ ಲ್‌ 
(ರಾಜಶೇ, ೧೨-೨೨). «ಶೆಲವಟ್ಟಿಲು' ಪರಾ. 
[ಕೆಲ + ತಟ್ಟಿ, 
ಕೆಲದೆಖಪು (ನಾ). ಪಕ್ಕದ ತೆರವು; ಅವಕಾಶ; ಖಾಲಿಜಾಗ (?): 
ದುರುದುರಿಪ ಕೆನ್ನೀರ ತೊರೆ ಬೆಟ್ಟದಿಂದಿಳಿನ ತೆಆದೊಳ್‌ ಕಪಾಲದಿಂ 
ಕಟ್‌ವುತಿರಲದಆ ಕೆಲದೆಜದಿಂಗದೊಮ್ಮೊಯುಂ ನೆಜಸೆಯದಿರೆ 
(ಚಿಬಪು. ೧೯-೧೪). [ಕೆಲ] + ತೆಅಪು] 


10 


25 


95 


40 


ಕೆಲಪು 


ಕೆಲಪು (ನಾ). ಕೆಲೆಯುವಿಕೆ ; ಡುರುಕು; ಗುಟುರು: ಆ ಮದಕಳ 
-ಕ್ರೂರ ಶೂರ ಸೌರಭೇಯಂಗಳೊಂದು ದಿವಸಮೊಂದೊಂದಆ ಕೆಲಪಂ 
ಕೇಳ್ದು ಕೆಳರ್ದು (ಅರ್ಧನೇ. ೧೨೩ ನ). [< ಳೆಲೆ + ಪ್ಯು) 

ಕೆಲಬಲ (ನಾ). ಅಕ್ಕಪಕ್ಕ; ಎಡಬಲ; ಮಗ್ಗುಲು: ಸುತ್ತಿಬರಲು 
ಶ್ರೀಶೈಲ, ಕೆಲಬಲದಲ್ಲಿ ಕೇದಾರ, ಅಲ್ಲಿಂದ ಹೊಜಗೆ ವಾರಣಾಸಿ|5 
(ಮಹಾದೇ. ೪೦-೪); ಗಣಪನುಂ ಸ್ವಾಮಿಯುಂ ಕೆಲಬಲದೊಳೊಪ್ಪಿರಲು 
(ಬಸರ. ೧-೧೫); ಕೆಲಬಲದ ರಾಯರಿಗೆ ದೂತರ ಕಳುಹಿ ನೆರಹಿಸು 
(ಕುವ್ಯಾಭೀ. ೧-೮) ; ಜನಪತಿ ಕೆಲಬಲದೊಳು ಕುಳಿತಿರ್ದ ತನುಜರ 
ವದನನ ನೋಡಿ (ವರ್ಧಸಾಂ. ೪-೩೦). 

ಕೆಲಬಲದನರು- ಅಕ್ಕ ಪಕ್ಕದಲ್ಲಿರುವವರು; ನೆರೆಹೊರೆಯವರು : | 

ಕೆಲಬಲದವರು ಕೊಂಡೆಯರು (ಕುವ್ಯಾವಿ. ೧-೩). (ಕೆಲ, * ಬಲ] 

ಕೆಲಂಬಲವರ್‌ (ಕ್ರಿ). ಪಕ್ಕಕ್ಕೆ ಬರು; ಅಕ್ಕಪಕ್ಕಕ್ಕೆ ಬರು: 
ನಡೆವರೆಡನ ಕಾಣದೆ ಕೆಲಬಲವರ್ಪ ವುಡುಪತಿ ರವಿ... ಗಡಾ 
(ಶ್ರೀಪಾಲ. ೪-೩೭). [ಕೆಲಬಲ + ಬರ್‌] 

ಕೆಲಯಿಸು (ಕ್ರಿ). ಹತ್ತಿರ ತರು; ಬಳಿಗೆ ಬರುವಂತೆ ಮಾಡು:|' 
`ನಿರೆಹಮುನಾಗಿಸಿ ಗಂಡಿಗೆ ಬಳಿಕಾಯೆರಡಣ ಮೊಗಗಾಣಿಸಿ ಕೆಲಯಿಸಿ ನವ 
ಸುರತಂ ಗೆಯಿಂಸುವಳಂಗನೆಯಾ ಪಾರಿವದಮಂಳ್ವಕ್ಕಿ ಯನು 
(ಜಯಕಾ. ೧೨-೪೦). [ಕೆಲ, + -ಇಸ್ಯು) 

ಕೆಲರ್ಮೆ (ನಾ). ಕೆಲವುಸಲ; ಹಲವು ಬಾರಿ: ಪಲರ್ಮೆ, ಕೆಲರ್ಮೆ 

[< ಕೆಲ್ಕ *-ಮ್ಮೆ) 9 


(ಶಬ್ದಾನು. ೪೪೧ ವ್ಯಾಖ್ಯಾ). 
ಕೆಲರ್‌ "ಕೆಳರ್‌'- ನೋ. 
ಕೆಲವಟ್ಟಿಲು (ನಾ). (ಊಟದ ತಟ್ಟಿಯ) ಪಕ್ಕದಲ್ಲಿಡುವ ಬಟ್ಟಲು; 

ಎಡೆಬಟ್ಟಿಲು: ಪಸ೦ಸಿದ ಪರಿಯಾಣಗಳು ಕೆಲವಟ್ಟಲೋಳಿಯಲಿ ಬಿಸಿ 

ಬಿಸಿಯ ಪರಿಪಾಕತೆಯ ಸಡುರೆಸಮಯಂಗಳ (ಪ್ರಭುಲೀ. ೨೩-೧೪). 

[ಕೆಲ + ಬಟ್ಟಲು (ಆ ಬಟ್ಟಿಲ್‌)] 25 
ಕೆಲವಣಿ (ನಾ). ಪಕ್ಕದಲ್ಲಿರುವ ಮಣಿ(?) ; “೧. ಕೆಲದ ಮಣಿ 

೨. ಕೆಲವು ಮಣಿ” (ಪ್ರಥಣ್ಣ): ಉಡೆನಣಿ ಪಠಿಯಲೊಡಂ ಪಡಲಿಡೆ 

ಕೆಲವಣಿ ತೋಳೊಳಿರ್ಪ ಜಯಲಕ್ಷಿ ಒಗೆ ಮಾರ್ಪಡೆಯಾನೆಯ ಕೆಲವಣಿ 

ಯಿಂದುಡೆವಣಿಗಟ್ಟಸಿದನಾ ನರೇಂದ್ರಕುಮಾರಂ (ಮಲ್ಲಿಪು. ೪-೧೩೭); 

ಉಡೆವಣಿ, ಕೆಲವಣಿ (ಶಮದ. ೨೯೮ ಪ್ರಯೋ) ; ಅಣಕಕಗಿದಗಿದು ಬಹು |30 

ಹುಲುಸರನಿ ಹೊಸದೊಂದು ತೃಣ ರಜ್ಜು ಪುರುಷನಂ ಮಾಡಿ ಮುಂದಿರಿಸಿ 

ಕೆಲವಣಿಯೆತ್ತಿ ನುಡಿನುಡಿದು (ಹಿಂಗಿರಾ. ೨೭-೩೯). [2] 
ಕೆಲವಣೆ (ನಾ). ಪಕ್ಕದಲ್ಲಿರುವ ಮಣೆ; ಹತ್ತಿರದಲ್ಲಿರುವ ಮಣೆ (?): 

ದ್ಮುನದಿ ಫೇನ ಸಮಾನ ಪಟಬಂಧನಿಯೊಳೊಬ್ಲದೆ ಕೆಲವಣೆಯೊಳಿರ್ದನು 

ವದಿಸಿ ಕೇಳೆಂದಳು (ಸಾಳ್ವಭಾ. ೩-೮). [?) 85 
ಕೆಲವರಿ (ಕ್ರಿ). ಪಕ್ಕಕ್ಕೆ ಹರಿ: ಊರ್ಧ್ವದಂಡದಲ್ಲಿ ಉಭಯ 

ಪಕ್ಷದಲ್ಲಿ ಕೆಲವರಿದೆ ಸಂದು ಅಜುವತ್ತಾಣು ಅಂತು ಕೀಳು ಮೊದಲಾದ 

ಸಂದುವರಿ ಇಪ್ಪತ್ತು ನಾಲ್ಕು (ಸರ್ವವ. ೨೨-೧೦೧). [ಕೆಲ + ಪರ್ಕಿ] 
ಕೆಲವಳಿ (ನಾ). (?): ಆಸ್ಥಲ ಸುರಧನುವಿನ ಕೆಲವಳಿಯಂತೆ, 
ಮರೀಚಿಕಾ ಜಲದ ವಳಿಯಂತೆ (ಮೋಳಿಮಾ. ೧೧೩-೪೪೬) ; “ಬದಿಯಲ್ಲಿ |40 
ರುವ ಮಣಿ” (ಮೋಳಿಮಾ. ಕೋಶ). [?] 
ಕೆಲನಾಮ (ನಾ). ನೆರೆಹೊರೆಯ ಜೀವನ (9?) : ರುಜೆಗಳೊದವಿಂ 
ದುಃಖವ್ರಾತಂಗಳಿಂ ಪೆಜರೊತ್ತಿನಿಂ ಪ್ರಜೆಯ ಭಯದಿಂ ಪೊನ್ನಿಂ 
ಶೀತೋಷ್ಟದಿಂ ಕೆಲವಾಲ್‌ನಿಂ ಕುಜನ ನೆರವಿಂ (ಧರ್ಮಾಮೃ. ೭-೯೮). 
[ಕೆಲ * ಬಟು (೮ ಬಾಯ್‌,)] 45 


ಕೆಲವು "ಕೆಲ್ಮ' ನೋ. 


೨೦೮೯ 


ಕೆಲಸಂಗೊಡು 


ಕೆಲವೊಮ್ಮೆ (ಅ). ಕೆಲವೆ ಸಲ; ಒಮ್ಮೊಮ್ಮೆ: ಕೆಲವೊಮ್ಮೆ 
ಅಂಥ ವಿಚಾರಗಳನ್ನು ವಿಸ್ತಾರದ ಭೀತಿಯಿಂದ ಕೈಬಿಡಲಾಗಿದೆ 
(ದ್ರಾವಿವಿ. ೧೦ ಹಿನ್ನೆಲೆ)... [ಕೆಲ್ಯ * ಒಮ್ಮೆ (ಆ ಒರ್ಮೆ)) 
ಕೆಲಸ (ನಾ). ೧. ಕಾರ್ಯ; ಕಜ್ಜ; ಕರ್ತವ್ಯ; ವ್ಯವಹಾರ: 
*ಕೆಲಸಮೆನಲ್‌' ಕಜ್ಜ (ಕರ್ಣಾನಿ. ೩೩); ಕೆಲಸದ ಕಡೆಯಲ್ಲಿ 
ದಾಸಪ್ಪಂಗೆ ಪೇಟ್ವುದೆಂಬುದುತ್ತರೆವಾಕ್ಮ್ಕಂ (ನೀತಿವಾ. ೧೭-೬೦); 
ಹೇಳ್ತ ಕೆಲಸವಂ ಸಾಧ್ಯಮಾಡಿ (ಇಆ. ೫11, ೯೭-೨೪; 1187); ನಷ್ಟ 
ಮಪ್ಪ ಕೆಲಸಂ ಕೈಲಾಗದಾರೆಂಭಮುಂ .. . ಫಲದ ಭ್ರಾಂತಿಯ 
ತೋರ್ಪದೈ (ಸೋಮೇಶ. ೨೩) ; ತನ್ನ ಪನೊಡನೆ ಕೆಲಸವಪಾರವುಂಟೈ 
`(ಬಸಪು. ೫೩-೧೨) ; ಮೃತ್ಯು ನಿಜಸಾಧನ ಸಹಿತ ಕೈಕೊಂಡ ಕೆಲಸವ 
ನಾಗುಮಾಡುವಳು (ಕುವ್ಯಾದ್ರೋ. ೭-೩೫). ೨. ಉದ್ಯೋಗ; ವೃತ್ತಿ; 
ಕಸುಬು; ಕಾಯಕ: ಹುಟ್ಟದವರೊಂದೊಂದು ಕೆಲಸವ ನೆಟ್ಟನಾಶ್ರ 
ಯಿಸಿದರು (ಸಂಧಪ. ೫-೩೧). ೩. ಕುಶಲಕರ್ಮ,; ಕಲಾತ್ಮಕವಾದ 
ಕೃತಿ: “ಲೆಪ್ಪ ಮೊದಲಾಗುಳ್ಳ ಕೆಲಸಮುಂ(ಹ)ಪುಸ್ತಕರ್ಮ ಎಂಬುದು* 
(ಹಲಾಯು. ೯೭-೪೩೭); ಭಂಗಾರದ ಕೆಲಸ ನಿಸತಾಯನೂ ಮಾಡು 
ವದಕೆ (ಎಕ. ೫1೪, ಮಳವ. ೧೨೮-೧; 1759) ; ಕೆಲಸದಲಿ ಶಿಲ್ಪದಲಿ 
೬ « » ಸಭೆಯಿಳೆಗಪೂರ್ವವಲಾ (ಕುವ್ಯಾಸ. ೧೩-೨೯) ; ಕುರುಚೆಲ್ಲಂ 
ಮಯಣದ ಕೆಲಸಂ ಮಾಡಿದ ರೋಹಣಗಿರಿಯೆಂಬಂದದಿ (ಜಯಕಾ. 
೪-೪೯). ೪. ಊಳಿಗ; ಸೇವೆ; ಚಾಕರಿ; ಪರಿಚರ್ಯೆ : “ಸೇವಾ: 
ಕೆಲಸಂ? (ಕಾಶಕೃ. ೧೧೫); ಕೆಲಸವಂ ಮಾಳ್ಪಾಳು ತಮತಮ ಕೆಲಸಗಳಿಗೇ 
ಕರ್ತರಲ್ಲದೆ ಫಲಕೆ ಕರ್ತರೆ (ಬಸಪು. ೫೪-೧೯). ೫. ಪ್ರಯೋ 
ಜನ; ಉಪಯೋಗ: ಕೊಡಗಿನ ದೊರೆಗಳ ಮಾತಿನಿಂದ ತಮಗೆ 
ಕೆಲಸನಿಲ್ಲಾ (ರಾಜೇಂದ್ರ. ೪೫) ; ಆಕರಣಃ -ಕೆಲಸಕ್ಕೆ ಬಾರದ ಮೈಗಳ್ಳ 
ಮುಕ್ಕ (ಸಿದ್ಧಾಂತಿ. ೩೧೭). ೬. ಕ್ಷೌರ. "ಕೆಲಸಿ', "ಕೆಲಸಿಗ? ಪರಾ. 
ಕೆಲಸಕ್ಕೆ ಬೀಳು ಇ ಶೆಲಸಕ್ಕೆ ಬರು: (ಕ). ಕೆಲಸಳ್ಳೆವರ್‌, 
ಕೆಲಸಕ್ಕೆ ಬರು ಐ ಕೆಲಸಮಾಡಲು ಬರು: ದಿವದಿಂ ಕೆಲಸಕ್ಕೆವರ್ಪ 
ದಿವಿಜಾಂಗನೆಯರ್‌ (ಶಮದ. ೬೭ ಪ್ರಯೋ). ೨. ಪ್ರಯೋಜನವಾಗು : 
ಕೆಲಸಕ್ಕೆ ಬರದ ವಸ್ತು ಎಷ್ಟಿದ್ದರೇನು? (ರೂಢಿ). ಕೆಲಸ ತೆಗೆದುಕೊಳ್ಳು - 
ಒತ್ತಾಯದಿಂದ ಅಥವಾ ಅಧಿಕಾರದಿಂದ ಕೆಲಸಮಾಡಿಸಿಕೊಳ್ಳು ; 
ದುಡಿಸು: (ಕ). ಕೆಲಸಬೊಗಸೆ- ಕೆಲಸ ಮತ್ತು ಕಾರ್ಯ: ಪ್ರತಿ 
ಯೊಂದು ಊರವರು ತಮ್ಮ ಕೆಲಸಬೊಗಸೆಗಳನ್ನು ತಾವೇ ನೋಡಿ 
ಕೊಳ್ಳುವರು (ಮುಂಬಯಿ. ೪-೧೩೮). ಕೆಲಸಮಾಡು - ದುಡಿ; ನೌಕರಿ 
ಮಾಡು: ೧೯೦೭ ರಿಂದ ೧೯೧೨ರ ವರೆಗೆ... ಕೈಕೆಳಗೂ ಕೆಲಸ 
ಮಾಡಿದನು (ಸಸ್ಕಕ. ೭೭). 
(ದೇ. ॥ ತಮಿ. ಕಿರಿಚ್ಛೆ ; ತುಳು. ತೆಲು. ಕೆಲಸ] 


ಕೆಲಸಂಗೆಯ್‌ (ಕ್ರಿ). ಕೆಲಸಮಾಡು; ದುಡಿ: ಕರ್ಮಶಾಲಾ, 


ಅನ್ವಾಸನಂ - ಈ ೨ ಪಂಚಕಾರುಕರುಂ ಕೆಲಸಂಗೆಯ್ವ ಮನೆ 
(ಹಲಾಯು. ೫೦-೧೪೨) ; ಪೆಜರೆ ಬೆಳಸು ನಂಬಿ ಕೆಲಸಂಗೆಯ್ಯದೊಕ್ಕ ಲಿ 
ಗನುಮಂ (ಧರ್ಮಾಮೃ. ಆ-೫೧); ಬೆಲೆಗೆ ಕೆಲಸಂಗೆಯ್ವ ಬಂಟನು 
ಕೊಳಬಹುದೆ ರಾಶಿಯ ದವಸಮಂ (ಬಸಪು. ೨೯-೧೪). 

[ಕೆಲಸ + ಕೆಯ್‌,] 


ಕೆಲಸಂಗೊಡು, ಕೆಲಸಕೊಡು (ಕ್ರಿ). ಕೆಲಸವನ್ನು ಕೊಡು: 


ಕರಸಿ ತನ್ನಯ ಚಾರಕರ್ಗೆ ಕೆಲಸಂಗೊಟ್ಟು ಊರೂರ್ಗೆ ಬೇಜಕೆ 

ಬೇಜಕೊಲಿದು ರಾಯಸನಿತ್ತು (ನಂಬರ. ೫-೪), ಶೆಲಸಳೊಡು : 

ಅವರ ಅಂಗಡಿಯಲ್ಲೇ ಅವನಿಗೆ ಕೆಲಸಕೊಟ್ಟರು (ರೂಢಿ). 
[ಕೆಲಸ + ಕೊಡು] 


ಕೆಲಸಂಬೊಗು 


ಕೆಲಸಂಬೊಗು (ಕ್ರಿ). ಕೆಲಸಕ್ಕೆ ತೊಡಗು; ಕಾರ್ಯೋನ್ಮುಖ 
ನಾಗು: ಬಿಜಯಂಗೈದಂ; ಕೆಲಸಂಬೊಕ್ಕಂ; ಕಗೆಗಂಬೊತ್ತಂ 
(ಶಮದ. ೧೬೭ ಪ್ರಯೋ). [ಕೆಲಸ + ಪೊಗು] 
ಕೆಲಸಂಬೊಣು (ಕ್ರಿ). ಕೆಲಸವನ್ನು ವಹಿಸಿಕೊ, --ಕೈಕೊಳ್ಳು : 
ಮಂಚಣಪಂಡಿತರು ತನ್ಮುತ್ತೆ ಕರೆಯಲು ಹೇಳ್ದ ಕೆಲಸಂಬೊತ್ತು 
ಮಾಡಿ ಬದುಂಕುವೆಂ ತಾನೆನುತ ನಡೆತಂದು (ಬಸಪ. ೫೩-೬೬). 
[ಕೆಲಸ 4 ಫೊಜು] 
ಕೆಲಸಕೊಡು "ಕೆಲಸಂಗೊಡು' ನೋ. 
ಕೆಲಸಗತಿ (ನಾ). ಕಾರ್ಯವಿಧಾನ; ಕೆಲಸದರೀತಿ : ದಿವ್ಯಸುವರ್ಣ 
ರತ್ನಾನಳಿಯ ರಚನೆಗಳ ಕೆಲಸಗತಿ ಕಂಗಳನು "ಕೈಸೆಜಕಿಗೊಳಲು 
(ನಿಭಾಗ. ೩-೬-೭). [ಕೆಲಸ ಗತ] 
ಕೆಲಸಗಳ್ಳೆ (ನಾ). ಕೆಲಸ ಮಾಡದವನು; ಸೋಮಾರಿ; ಮೈಗಳ್ಳ : 
“ಸುಟಿ - ಕೆಲಸಗಳ್ಳ ೦, ಸಸಿಯ ಸುಟಕಿ * (ಶಮದ. ಪರಿ. ೧). 
[ಕೆಲಸ + ಕಳ್ಳ] 
ಕೆಲಸಗಳೈತಿ (ನಾ). ಕೆಲಸ ಮಾಡದವಳು; ಸೋಮಾರಿಯಾದ 
ಹೆಂಗಸು; ಮೈಗಳ್ಳಿ : ಕೆಲಸಗಳ್ಳತಿಗೆ ಕೂಸು ಹುಟ್ಟಿದ ಹಾಗೆ (ಗಾದೆ). 
[ಕೆಲಸಗಳ್ಳ 4 -ಇತಿ (೮ -ಇತ್ತ್ವಿ)] 
ಕೆಲಸಗಳ್ಳಿ (ನಾ). - ಕೆಲಸಗಳ್ಳತಿ: ಅವಳೊಬ್ಬಳು ಕೆಲಸಗಳ್ಳಿ ಏನೂ 
ಕೆಲಸಮಾಡುವುದಿಲ್ಲ (ರೂಢಿ). [ಕೆಲಸ *- ಕಳ್ಳಿ) 
ಕೆಲಸಗಾರ (ನಾ). ಕೆಲಸಮಾಡುವವನು : ನೀನು ಆ ಕೆಲಸಗಾರ 
ನಾಗಬೇಕೆಂದು ಯಾರು ಹೇಳುತ್ತಾರೆ (ಬಾಣಆ. ೧೧೯). 
[ಕೆಲಸ + -ಕಾರ್ಕ (೮ -ಕಾಣ)] 
ಕೆಲಸಗಿತ್ತಿ (ನಾ). ಕೆಲಸದವಳು; ಚಾಕರಿಯವಳು; ಸೇವಕಿ: 
ಬಾಣಿ[ಣ]ಸದ ಕೆಲಸಗಿತ್ತಿಯರನೆಲ್ಲರ ಕರೆದು (ಚೋರಬ, ೫-೩೫); 
ಅವರ ಮನೆಯ ಕೆಲಸಗಿತ್ತಿ ನಾನು (ಹೊಸಂಸಾ. ೧೪೬). 
[ಕೆಲಸ + -ಗಿತ್ತಿ] 
ಕೆಲಸಗೇಡಿ (ನಾ). ೧. ಕೆಲಸ ಕೆಡಿಸುವವನು. ೨. ಕೆಲಸ ಮಾಡ 
ಲಾರದವನು : ಇಂತಹ ಕೆಲಸಗೇಡಿ ಗುಮಾಸ್ತರಿಂದೇನು ಲಾಭ? 
(ಜಮಾನ್ಮಾ. ೮೬). [ಕೆಲಸಗೇಡು + -ಇ್ಯ) 
ಕೆಲಸಗೇಡು (ನಾ). ಕೆಲಸ ಕೆಟ್ಟು ಹೋಗುವಿಕೆ ; ಕೆಲಸವಾಗದಿರು. 
ವಿಕೆ: ಮಳೆ ಬಂದು ಕೆಲಸಗೇಡಾಯಿತು (ರೂಢಿ). [ಕೆಲಸ ಕೇಡು] 
ಕೆಲಸರಿ (ಕ್ರಿ). ಪಕ್ಕಳ್ಳೆ ಸರಿ; ಮಗ್ಗುಲಾಗು: ತಲೆಯ ಮುಸುಕಿನ ವೀರ 
ಸುಭಟರು ತೊಲಗಿದರು ಬೆಸಗೊಳಲು ನಂದನನಳಿವು ನಿಶ್ಚಯವೆಂಬವೊಲು 
ಮೌನದಲಿ ಕೆಲಸರಿಯೆ (ಕುವ್ಯಾದ್ರೋ, ಓರಿಇ. ಅ-೧೦ ಅಡಿಟ), 
[ಕೆಲ + ಸರಿ] 
ಳೆಲಸಾರ್‌, ಕೆಲಸಾರು (ಕ್ರಿ). ಪಕ್ಕಕ್ಕೆ ಸರಿ; ಬದಿಗೆ ಹೋಗು: 
ಭಸಿತವನಿತ್ತು ಕೆಲಸಾರ್ದು ಹಿಂದಿರ್ದೊಡೆ (ಸಿದ್ಧರಾ. ೨-೨೪) ; ಕೆಲಸಾರ್‌ 
ಸಿಂಹಳ ಸಂತಮಿರ್‌ ಮಗಧ (ಕುಸುಮಾ. ೩-೯೪); ಹರುಷದೆ ದಳವಾಯಿ 
ಕರಕೆಮಲವ ಮುಗಿದರಸನ ಕೆಲಸಾರ್ದನಾಗ (ಕಂನವಿ. ೧೧-೧೨೬). 
ಜೆಲಸಾರು : ಸಿಡಿದು ಕೆಲಸಾರಿದನು ಪವನಜನು (ಕುವ್ಯಾದ್ರೋ. 
ವಾರಣಂ ಪಿರಿದಾದೊಡೆಳಸಿಂಗಮಂಜಿ ಕೆಲಸಾರುವುದೆ 
(ಜೈಮಿಭಾ. ೪-೩೩). [ಕೆಲ + ಸಾರ್ಕ್‌) 
ಸೆಲಸಾರಿಸು (ಕ್ರಿ). ಪಕ್ಕಕ್ಕೆ ಸರಿಸು; ತೊಲಗಿಸು; ನಿವಾರಿಸು: 
ಪ್ರಾರಬುದಫಲಭೊಗವಿದ ಕೆಲಸಾರಿಸಲು ನಿಮ್ಮಳವೆ 
(ತೊರರಾ, ೨-೧-೩೬). [ಕೆಲಸಾರ್‌ + -ಇಸ್ಟು] 
ಕೆಲಸಾರು "ಕೆಲಸಾರ್‌' ನೋ. 


೩-೨೫) ; 


೨೦೯೦ 


- 


0 


35 


ಕೆಲೆ: 


ಕೆಲಸಾರ್ಚು (ಕ್ರಿ). ಆ ಕೆಲಸಾರಿಸು: ನಡುವೆ ಹೂವಡ್ಡಮಿರೆ ನಡುಗಿ 
ಕೆಲಸಾರ್ಚುತಂ (ಬಸರ. ೩-೧೪೨); ಕೈಯೊಡ್ಡಿ ಕೆಲಸಾರ್ಚಿ ... 
ಹಿಡಿದೆಳೆದು ಅಪ್ಪುತಿರೆ (ಬಾಸಿಗ. ೩೭).  [ಕೆಲಸಾರ್‌ + -ಚು] 
ಕೆಲಸಿ, ಕೆಲ್ಲಸಿ (ನಾ). ೧. ಕೆಲಸಮಾಡುವವನು; ಕೆಲಸಗಾರ ; 
ಕುಶಲಕರ್ಮಿ: ಜೋಡು ಸೀಸಕ ಪಕ್ಫರೆ ಮೊಗರಂಬನ ಮಾಡುವ 
ಕೆಲಸಿಗಳಿಂದ (ಕುರಾಸಾಂ. ೩೭-೬೨) ; ಚಾಳೈಸದೆ ಕೆತ್ತಿದನಾರೊ ಕೆಲಸಿ 
ಯೆಂದಾಳೋಟಿಸಿದಳು ಕುವರಿ (ಮೋಹತ. ೨೬-೨೯). ೨. ಕ್ಲೌರ 
ಮಾಡುವವನು; ನಾಯಿಂದ; ಹಜಾಮ: ಕೆಲಸಿ ಮಡಿವಾಳರ 
ಗೂಳೆಯ ಎರಡುಸಾವಿರ (ಮೈಆರಿ. ೧೯೩೧, ೧-೫೨ ; 1310) ; ಕೆಲಸಿಗಳ 
ಮಕ್ಕಳಾಗಿ ಹುಟ್ಟುವರು (ಎಕ. ೩x1, ಹೊಳಲ್ಕೆ. ೧೧-೩೩; 1546) ; 
ಬಿಳಿಬೋಡ ಸೀಮೆಯ ಕೆಲಸಿಗಳಿಗೆ ಬಿಟ್ಟ ಗ್ರಾಮದೆರೆ (ಎಕ. 2೭1, 
ಚಿತ್ರದು. ೮೦-೧೮, 1606); ಕೆಲಸಿ ಗಳ ವಾಲಗದಲರೂ ನಾವು 
ಅಕಸಾಲೆಗಳು ಕೋಮಟಗರು ಮುಂತಾದ ಹದಿನೆಂಟು ಬಣ್ಣದಲ್ಲೂ 
(ಎಕ. ೫1೪, ಶ್ರೀರಂಗ. ೧೮೦-೧೨ ; 1781). ಹೆಲ್ಲಸಿ: ೨. ತೆಳಲನಾಡ 
ಕೆಲ್ಲಸಿಗಳಿಗೆ . . . ಧರ್ಮವಾಗಿ ಬಿಟ್ಟಿರು (ಎಕ. ೫ (8), ಮುಳುಬಾ. 
೧೯೨-೭; 15ಕೆಯ ಶತ). (ಕೆಲಸ + -ಇ] 
ಕೆಲಸಿಗ (ನಾ). ೧. ಕೆಲಸಮಾಡುವವನು ; ಕೆಲಸಗಾರ: ಕೆಲಸಿಗರು 
ಶಿಲ್ಪಿಗಳು [ನಾಕಾಂ. ಕೆಲಸದಲಿ ಶಿಲ್ಪದಲಿ] ರತ್ನಾವಳಿಯ ಘಾಟ 
ನನಾಯಿಯಲಿ ಸಭೆಯಿಳೆಗಪೂರ್ವವಲಾ ಮಹಾದೇವ (ಕುವ್ಕಾಸ. 
೧೩-೨೯). ೨. ಕ್ಷೌರಿಕ; ನಾಯಿಂದ : ಸಾಣುಗರ್‌ ಕೆಲಸಿಗರ್‌ 
ಮಡಿವಳರ್‌ ಬಿಸಿನೀರ ಕೇಣಿಗೆರ" ಜೂಜುಗಾಜರ್‌ ಮುಖ್ಯರೊದಗಿ 
ಬರುತಿರ್ದರ್‌ (ಚಿಬಪು. ೪೭-೪೧) ; ಪ್ರಾರಂಭಕ್ಕೆ ಕೆಲಸಿಗನು ಬೇಕಷ್ಟೆ 
ಮುಂಡನ ಮಾಡಲಿಕ್ಕೆ (ಗೌರಾಂಗ. ೧೫೦). (ಕೆಲಸ * -ಇಗ] 
ಕೆಲಸಿಡಿ (ಕ್ರಿ). ಪಕ್ಕಕ್ಕೆ ನೆಗೆ; ಮಗ್ಗುಲಿಗೆ ಹೋಗು; ಬದಿಗೆ 
ಸಾಗು: ತರಹರಿಸಿ ಕೆಲಸಿಡಿದು ರಿಪು ಭಟಿನುರವನುದರವನೆಡಬಲನ 
ಕಿಬ್ಬರಿಯನೆಚ್ಚನು ಕರ್ಣ (ಕುವ್ಯಾದ್ರೋ. ೬-೫೩) ; ನಡೆ ಸುಮಿತ್ರಾಸೂನು 
ಕೇಳ್ಳೆಲಸಿಡಿ ಸರೋಜಾನನೆ ಸಹಿತ (ತೊರರಾ. ೩-೬-೪) ; ಅಲರ್ಗೊಯ್ವ 
ಬೇಳಂಬದಿಂದೆ ಕೆಲಸಿಡಿದು ಬಂದಾ ವಿಷಯೆ . . . ಚಂದ್ರಹಾಸನಂ 
ಕಂಡು (ಜೈಮಿಭಾ. ೩೦-೧೯). (ಕೆಲ + ಸಿಡಿ) 
ಜೆಲಸು (ಕ್ರಿ). ಉದ್ರೇಕವಾಗು (?); “ನಿಂದು” (ಲೋಕೋಪ-ಟೀಕೆ) : 
ಬಲದಿನೆಡಕ್ಕೈ ಪೋಗೆ . . . ನಡುವಟ್ಟಿಯೊಳ್‌ ಕೆಲಸಿ [ಪಾಠಾಂ. 
ಕೆರಳ್ಳಿಲಸೆ] ಮೂತ್ರಿಸೆ (ಲೋಕೋಪ. ೧೨-೨೩)."ಕೆಲ್ಲವಿಸು' ಪರಾ. [1] 
ಕೆಲಸೂಸು (ಕ್ರಿ). ಪಕ್ಕಕ್ಕೆ ಹರಡು ; ಸುರಿ; ಚೆಲ್ಲು: ನೋಟವೆಗ್ಗಳಿಸಿ 
ಕೆಲಸೂಸಿ ಪರಿವುತ್ತಮಿದೆ (ನಂಬರ. ೩-೮೩). [ಕೆಲ್ಲ + ಸೂಸು] 
ಕೆಲು *ಕೆಲ್ಕ' ನೋ. 
ಕೆಲೆ (ಕ್ರಿ). ೧. ಗುಟುರುಹಾಕು; ಗರ್ಜಿಸು ; ಡುರುಕಿಹಾಕು: ತರುಣ 
ವೃಷಂ ಕೆಲೆಡು ತೊಳಲ್ತರೆ ಕಂಡು (ಆದಿಪು. ೧೫-೪೪) ; ನೆಲಂ ಬಿರಿಯೆ 
ಳೆಲೆದುಮಲೆಡೊಲೆದು (ಅನಂಪು. ೪-೧೧೧) ; ತೂಗಿ ಕೆರೆಕೆಲೆದು ಕುಪ್ಪಿ 
ಕುಪ್ಪಿಯುರ್ಬಿ ಕೊರ್ಬಿ ನಲಿನಲಿದಾಡುವ ಭಲ್ಲೂಕ ನಿಕಾಯದಿಂ 
(ಗಿರಿಕ್‌ ೧-೧೨೮ ವ); ಗೂಳಿ ಕೆಲೆವುತ ಹೊಲಲು ಬರೆ (ಸಾಳ್ವಭಾ. 
ಪಸುರ್ವುಲ್ಲಂ ಪಸಿವಡಂಗೆ ಮೇದು ಕೊರ್ಬಿ ಕೆಲೆದು 
(ರಾಮಾ ಶ್ವ. ೩-೨೨). ೨. ಉತ್ಸಾಹದಿಂದ ಕೂಗು: *ಕೆಲೆ- 
ಉತ್ಸಾಹ ಧ್ವನೌ ಗ (ಶಮಧಾ); ಮಣಿ ಮಣಿದು ಕುಣಿಕುಣಿದು ಕೆಲೆಕೆಲೆದು 
ನಲಿದಾಡಿ (ಬಸರ. ೩-೧೧) ; ತನ್ನ ರೂಸಿಂಗೆ ತಾನೆ ಹಾರೈಸಿ ಕೆಲೆಯುತ 
(ಜೀವಂಡ. ೮-೫೦) ; ಸಹಕಾರದ ಬರವಂ ಪೇಳ್ವಂತೆ ಕೆಲೆಯೆ ಕೋಗಿಲೆ 
(ಪಾರ್ಶ್ವಪು. ೯-೫೭) ; ವಿಹಂಗೆ ಸಂಕುಲಂ ಕೆಲೆಯೆ (ನಂದಿಮಾ. ೭-೧೨). 


೧೨-೧೪) ; 


ಳೆಲೆತ ೨೦೯೧ ಕೆಲ್ಲೆ ಗೆಡೆ 


೩. ಮನಬಂದಂತೆ ಮಾತಾಡು; ಹರಟು; ಗಳಹು; ಕೂಗಾಡು:| ! ಕೆಲ್ಲೈಸು: ೧. ಎಳಸಿ ಕಳವಳಿಸಿ ತಿಳಿಪ್ರವ ಮುಳಿವೆಡೆಗೆಡೆಯಿಲ್ಲದಡಕೆ 
ಮಲೆನ ಕೆಲೆನದಟಿಲಿನ ಪಳಂಚಲೆವ ಮಲೆಪರೆಲ್ವಂ ಮುದಂ (ಎಕ. ೪11, | ಕೆಲ್ಲೆ [ಪಾಠಾಂ. ಕೇಡೈ]ಸಿ ಕವಲ್ಲೊ ಳಗೊಳಗೆ ಬಳೆದಲಂಪೊಡನಳುರೆ 
ಶಿಕಾರಿ. ೧೩೬-೨೪ ; 1068) ; ಒಂದಕ್ಕೊ ತ ನುಡಿದು... ಮುಡು! 1 ಪದಂ ಪದದೊಳೊದವೆ ಬೆರಸುತ ನಡೆದರ್‌ (ಸೂಕ್ತಿ ಸು. ೮-೧೪೬). 


ಹಿಕ್ಕಿ ಕೆಲೆನನರ ಕಂಡಡಂಜುವೆ (ತಃ ೪೪೭); ತಚ್ಛಾಸ್ತ್ರವೇ ಶುಭಂ | 
ಕರಪೆಂದುಲಿದು ಕೆಲೆದು ಬರಿಯ ಗಡಬಡಗಳಿಂದಜ್ಞ Ws ನೆಡು | 
(ಪದ್ಮರಾ. ೯-೧೪); ಕೆಲಬಲದವರ ಕೆಣಕುತ ರಿಗೂ 
ಕೆಲೆವುತ ಮೊಲೆಯ ಮೇಲುದನು ತೊಲಗಿಸುತ (ಕುರಾಸಾಂ. ೪೧-೬೦); 
ಕಟ್ಟಿಯಲಿ ಕೂತು ಕೆಲೆಯುವವಳು ಹಾದರದ ಕಟ್ಟಾಣಿ; 
(ಸರ್ವಜ್ಞ. ೧೮೩೩), 


೩. ಮುರಮಥನ ಕೆಲ್ಲೈಸಿ ನೋಡಿದನುರುಭಯಂಕರ ಚಕ್ರ ವನು 
(ಕುವ್ಯಾಭೀ. ೬-೩೧). (ಕೆಲ್ಲೆ? * -ಇಸ್ಯು) 

ಕೆಲ್ಲಯ್ಸು "ಕೆಲ್ಲಯಿಸು' ನೋ. 

ಕೆಲ್ಲವಿಸು "ಕೆಲ್ಲಯಿಸು? ನೋ. 


ಕೆಬ್ಲಸಿ "ಕೆಲಸಿ' ನೋ. 
ಕೆಲ್ಲಿ (ನಾ). ಒಂದು ಬಗೆಯ ಮರ: ಇಪ್ಪೆ ನಕುಳಂ ಕರಿಯ ನೀಳೆ 


ಕೆಲೆದಾಡಿಸು - ಕೆಲೆಯು ವಂತೆ ಮಾಡು; ಕೂಗಿಸು:!10| ಚಿಜುಗುಳ್ಳಂ ಕೆಲ್ಲಿ ಜಟಿ ಮಲಿ ಪಿಚು ಮಂದವರಳಿ , . . ಮೊದಲಾ 
ಕೊಳರ್ವಕ್ಕಿಯ ಕೆಲೆದಾಡಿಸುವ (ನೋಹತ. ೫-೩೫). ಕೆಲೆದಾಡು ಇ | ದುತ್ಭುಲ್ಲ ತರುಸಂತತಿಗಳಿಂದ (ಉದ್ಭಟ. ೨-೪೨). [?] 
ಉತ್ಸಾಹದಿಂದ ಮಾತಾಡು: ಪರಿಹಾಸಕರ ಕೂಡಿಕೊಂಡು ಕೆಲೆದಾಡು| | ಕೆಲ್ಲಿಗೊಡಂಗೆ (ನಾ). ಒಂದು ಸ್ಥಳದ ಹೆಸರು (?): ನಾಲ್ಕೂರು 
ವುದಂ ಬಿಟ್ಟು (ಗಣಭಾ. ೨೬೪-೧) ; ಕೆಳೆಯರೊಳ್‌ ಕೆಕ್ಕಸಕೆಲೆದಾಡಿ ಮಿಟ್ಲು ನಡೆದ ಕೆಲ್ಲಿ ಗೊಡಂಗೆಯೊಡ್ಡಿನ ಳೆಟಗೆ ಗಾವುಣ್ಣ ಕಾಡಿ 
ನಗುತ (ಮೋಹತ. ೧೭-೭೫). | ಯಣ್ಮಜಕ್ಸಿ ಮೂಗಣ್ಣುಗಜ್ಮಟಕ್ತಿ ಪಳ್ಳಿ ಕಾಜ ಕುವಣ್ಣಬ್ಸ್ತ್‌ ಮೂಗಣ್ಣು 
[ದೇ, ॥ ಶಮಿ, ಚಿಲೈ; ಮಲ, ಚಿಲ, ಚಿಲೆ; ಕೋಶ. ಸಿಲ್ವ; 15 | ಗೆಶ್ಸುಟಿಕ್ಸಿ (ಸೌಇಇ. IX-, ೨೬-೧೨ ; 950). [?] 
ತುಳು. ಶಿಲೆ, ಕೆಲೆ; ತೆಲು. ಕೆಲ, ಚೆಲಾಗು] ಕೆಲ್ಲಿಪುಸುಗೂರ್‌ (ನಾ). ಒಂದು ಊರಿನ ಹೆಸರು: ಕೆಲ್ಲಿಪುಸುಗೂ 
ಕೆಲೆತ (ನಾ). ಕೆಲೆಯುವಿಕೆ; ಗಳೆಹುವುದು ; ಮನಬಂದಂತೆ ಮಾತ ರ್ನಾಮ ಗ್ರಾಮೇ (ಮೈಆರಿ. ೧೯೨೫, ೧೦೬-೩೨; ಸು. 8ನೆಯ ಶತ). 
ನಾಡುವಿಕೆ : “ಪರಿವಾಡಃ - ಕೆಲೆತಂ? (ಕಾಶಕೃ. ೧೬೧). [ಕೆಲ್ಲಿ? * ಪುಸುಗೂರ್‌] 
[ಕೆಲೆ + -ತ್ಯ) ಶೆಲ್ಲಿಪುಸೊರ್‌ (ನಾ). ಒಂದು ಊರಿನ ಹೆಸರು: ಕೊಡುಗೂನ್ನಾಡಾ 
ಕೆಲ್ಲ (ನಾ). ಕೆನ್ನೆ; ಕಪೋಲ: “ಕದಪು ಕೆಬ್ಲಂ ಕಪೋಳಂ ಗಂಡಸ್ಕಳಂ* |20| ಕೆಲ್ಲಿಪುಸೂರಾ ಚೆಡಿ ಅಕ್ಕೆ... ಅದರ್ಶೆ ಸಾಕ್ಷಿ ಕೆಲ್ಲಿಪುಸೂರ್‌ 
(ವಸ್ತುಕೋ. ೬೯-೧೫). [ಆ ಗಲ್ಲ) ಪಸ್ನಿರ್ವರುಂ (ಮೈಆಅರಿ. ೧೯೨೫, ೧೦೬-೧೭ ; ?). [ಕೆಲ್ಲಿ ? * ಪುಸೂರ್‌) 
ಕೆಲ್ಲಂಗೆಲ್‌ (ನಾ). ಒಂದು ಊರಿನ ಹೆಸರು: ವಸುಮತಿಯೊಳ್‌| |ಕೆಲ್ಲೂರು (ನಾ). ಒಂದು ಊರಿನ ಹೆಸರು: ದಾನರಣ್ನದೊದಿಸನ್ನಿ 
ದಾನಿಗಳನೂನಮಿಲ್ಲದ ಮೋನಿಗಳಂ ಪೋಗಿ ಪೊ ಗಲ  ಕೆಲ್ಲಂಗೆಜಕಿ ಗಲಿಯು ಕೆಲ್ಲೂರುಂ ಕಬೂರು ಮೊಳಕೆ (ಎಕ. ೩11, ತಿಪಟೊ. ೧೦-೪; 
ಯೊಳ್‌ (ಎಕ. ೪, ಬೇಲೂರು. ೧೨೩-೨೬; 957) ; ಆಕೆಬ್ಲಂಗೆಜಕಿಯಾದಿ ಸಂ 930). [ಕೆಲ್ಲು * ಊರು (€ ಊರ್‌)] 
ತೀರ್ತ್ಶ್ಥಮದು ಮುನ್ನಂ ಗಂಗರಿಂ ನಿರ್ಮಿತಂ (ಎಕ. 1, ೩೪೫-೪೫; |25 ಕೆಲ್ಲೆ, (ನಾ). ೧. ಸಿಗುರು; ಚೂರು. ೨. ಅಂಚು, ತುದಿ: ಸಲ್ಲಲಿತ 
ಸು. 1159). [ಕೆಲ್ಸ * ಕೆಲ] ಬೆಳಗುಟ್ಟಿ ಸೀರೆಯ ಕೆಲ್ಲೆ ಶಿಖಿ ಸೋಂಕಿದಡೆ ನಿನ್ನಳವಲ್ಲ ಜನಕಂಗಿಳೆಯ 
ಕೆಲ್ಲಂಬು (ನಾ). ಒಂದು ಬಗೆಯ ಬಾಣ: ಶಲ್ಯನ ಮೊನೆಯೊಳ್‌ ಮಗಳಲ್ಲ (ತೊರರಾ. ೬-೫೩-೯೧). 
ಭರ್ಮಪುತ್ರಂ ಕಾದಿ ನಾಲ್ಕು ಕೆಲ್ಲಂಬುಗಳಿಂದಾತನ ವರೂಥ ಸೂತ | [ಜೀ. ॥ ತಮಿ. ಬಲ್ಲಿ; ತುಳು. ಕೆಲ್‌; ತೆಲು. ಚಲ) 


ಕೇತನಂಗಳಂ ಕಡಿದು (ಪಂಪಭಾ. ೧೦-೧೦೬ ವ) ; ಶಂಬರಾರಿ ಶಬರ ಕೆಲ್ಲೆ (ನಾ). ಪಕ್ಕ; ಬದಿ; ಮಗ್ಗುಲು; ಪಾರ್ಶ್ವ: ಪರಿಕಾಲ್ಗಳ ಪಕ್ಕಂ 
ಪುಲ್ಲಂಬು ಕೆಲ್ಲಂಬು ಮದ್ವಿರಹಾವಸ್ಥಿತಿ ಗೋರಿಗೋರೆಗೆಯೆನಿಪ್ಪಂ 30 ಬಿಡಿದು ಕಿಕ್ಸಿರಿನಿಂದು ಪೊಂಗೇದಗೆಯ ಬಾಟಕ್ಕೀಲಿಗಳ ಕೆಲ್ಲಿಯೊಳಲ್ಲಲ್ಲಿ 
ತಾದುದು (ಅನಂಪು, ೧೧-೪೨). [ಕೆಲ್ಸ * ಅಂಬ್ಗು] | ಪಲ್ಲವಿಸಿದ ಸುರಹೊನ್ನೆಯ (ಧರ್ಮನಾ. ೨-೨೯ ವ); ಕೆಲ್ಲೆಯಲಿ 


ಕೆಲ್ಲಗಾವುಂಡ (ನಾ). ಒಬ್ಬಾತನ ಹೆಸರು: ಸತ್ತ ಕೆಲ್ಲಗಾವುಣ್ಣ | ಭೀಮಾರ್ಜುನರು ಬಲು ಬಿಲ್ಲನೊನಜಾಸೆ ಕದನ ಚೌಪಟಮಲ್ಲ 


ಚಾನೊನ್ನ ಚೂಡಮಣಿ ( ಮೈಅರಿ. ೧೯೩೨, ೩೭-೭ ೭ ; 950). | ತಾನಿದಿರಾಗಿ ನಿಂದನು ಪಾಂಡವರ ರಾಯ (ಕುವ್ಯಾಶ. ೩-೨೯); ಬಿಡು 
(ಕೆಲ್ಲ + ಗಾವಡೆ (ಆ ಗಾಮುಂಡ)] | ಮನದ ಸಂಶಯವ ಕೆಲ್ಲೆಗೌಕಿ ವಿಲಾಪವನು ಹುಸಿಯಿಲ್ಲ ತನ್ನಲ್ಲಿ 
ಕೆಲ್ಲಯಿಸು, ಕೆಲ್ಲಯ್ಸು, ಕೆಲ್ಲವಿಸು, ಕೆಲ್ಲೈಸು (ಕ್ರಿ). ೧. ವಿಹ್ವಲ;35: ಕಳುಹಿಯೆನೆ (ತೊರರಾ. ೬-೪೧-೬೭). [< #೦?) 

ವಾಗು ; ಬೆದರು: ಕೆಲ್ಲಯಿಸಿ ಕೆಲಕೆ ತೊಲಗುತುಮಲ್ಲಿಗಲ್ಲಿಗೆ ನಂದು | | ಕೆಲ್ಲಿ, (ನಾ). ೧. ತುರಿಸಿಕೊಳ್ಳುವಿಕೆ; ಕೆರೆತ: “ಕೆಲ್ಲೆಯೆನೆ ಸಿಗುಜು* 
(ಸುಕುಮಾ. ೧೧-೨೧) ; ಗೋರಿವರಿದುನೆ.ನೆ ಕುನುಂಗಿ ಕೆಲ್ಲಯಿಸಿ ನೋಟ್ಬ್ಟ | | (ಶಬ್ದಮಂ. ೫೦); *ಕೆಲ್ಲೆಯೆನಲಾಗಿ ಸಿಗುಜಕಿನಲಾಗಿ ೨ ಈ೨... 
ತರಳಲೋಚನದ ಸರಳಾಸಾಂಗಂ ಹರಣೀಭಾವಮಂ ಮನಂಗೊಳಿಸಿ ಉಗುರು ಮೊದಲಾ ದು ದರಿಂದ ಬೆವರಿಕೊಂಬುದರ ಹೆಸರು? 
(ಅನಂಪು. ೭-೧೬ ವ); ಅರೆಮಗನಂ ಕೆಲ್ಲಯಿಸುತ ನೋಡುವ ತರುಣಿಯರ | (ಶೆಬ್ದನಂ. ೫೦ ಟೀಕೆ). ೨. “ಬೆಮರು” (ಪ್ರಳಣ್ಣ). ೩. *ಜಡ; 
ಕೇಕರರುಚಿ (ಜಯಕಾ. ೪-೧೨). ೨. ತುಂಡಾಗು; ಸೀಳಾಗು: (ಕಿ).|40, ಭಾರ?; (ಪ್ರಭಣ್ಣ). [1./ ತಮಿ. ಕಲ್ಲು, ಕೆಬ್ಲು- ಕೆರೆ, ಕೆರೆದುಹಾಕು) 
ಕೆಬ್ಸಿಯನ್ಸು: ೧. ಆಅದ ಚಿತ್ತದಿಂದಡವಿಯಂ ಪೊಕ್ಕಿರ್ದು| | ಕೆಲ್ಲಿಗಣ್‌ (ನಾ). ಓರೆನೋಟದ ಕಣ್ಣು; ಕಟಾಕ್ಷ: ಗಲ್ಲದಲಿ ಘಾಡಿಸಿದ 
ಕೆ [ಸಾಕಾಂ. ಕ]ಲ್ಲಯ್ಬಿ ಬೆಚುಜದಿರ್ದೊಯ್ಯ ನೆ ಪುಲ್ಲೆಗಳ್‌| | ಚಿತ್ತದ ಕೆಲ್ಲೆಗಂಗಳ ನಗೆಯ ಚೌಸಟಮಲ್ಲನಿದ್ದ ನು ರಿಪುಬಲವ ಲೆಕ್ಕಿಸದೆ 

ಪೊಳೆವ ಕಣ್ಣಿಂ ನೋಡೆ (ಜೀವಸಂ. ೧೭೪-೨೩). ಶೆಲ್ಲವಿಸು : | ಕಲಿ ದ್ರೋಣ (ಕುವ್ಯಾದ್ರೋ. ೧೭-೩೩). (ಕೆಲ್ಲೆ + ಕಣ್‌] 
೩. ಉದ್ರೇಕಗೊಳ್ಳು ; ಕೆರೆಳು: ಕೋಷನೀರೆಲೆಯಾಯ್ತು ಲಜ್ಮೆಯ | | ಕೆಲ್ಲಿಗೆಡೆ "(4 ಕ್ರ). ಚೂರಾಗು; ತುಂಡಾಗು: ಕೆಲ್ಲೆಗೆಡೆದವು 
ಮೀಸಲಳಿದುದು . . . ಕೆಲ್ಲವಿಸಿತನುತಾಪ (ಕುವ್ಕಾಆ. ೮-೬); ಉದ್ದಾ |45 ಕರಗಳಸುಗಳ ಚೆಲ್ಲಿದವು ತೇಜಿ ರಥಕುಳವೆಲ್ಲ ಹುಡಿಹುಡಿ ಪಾಯದಳ 

ಮರನು ಕೆಲ್ಲವಿಸಿ ನೋಡಿದರುಗ್ರನಯನದಲಿ (ನಿಭಾಗ. ೩-೬-೧೩). ನಿರ್ನಾಮವಾಯ್ತಿಂದ (ಕುವ್ಯಾಭೀ. ೭-೨). [ಕೆಲ್ಲ * ಕೆಡೈ) 

132 


ಕೆಲ್ಲೆನೋಟ 


ಕೆಲ್ಲೆ ನೋಟ (ನಾ). ಓರೆನೋಟ; ಕುಡಿನೋಟ: ಕೆಲ್ಲೆ ಸೋಟ 
ಮೊಡಗೂಟಮಗಲ್ಲದ ಕೂರ್ಮೆ (ದಶ ಕು. ೪-೨೨); ಕೆಲ್ಲೆನೋಟ 
ದೊಳೀಕ್ಷಿಸುತೆ ನೇಹಮುರ್ನಿ (ಪದ್ಮರಾ. ೭-೩೧) ; ಚೆಲ್ಲೆಗಣ್ಗಳ ತಮ್ಮ 
ಕೆಶ್ಲೆನೋಟಿಗಳನು ಚೆಲ್ಲಿದರತಿ ಡದುರಿಂದ (ಕುರಾಸಾಂ. ೩೧-೧೦). 

(ಕೆಲ್ಲಿ * ನೋಟ] 

ಕೆಲ್ಲೈಸು "ಕೆಲ್ಲಯಿಸು' ನೋ. 

ಕೆಲ್ಲೋಜ (ನಾ). ಒಬ್ಬಾತನ ಹೆಸರು: ಇದಂ ಬೆಸಗೆಯ್ದಂ ಕೆಲ್ಲೋಜಂ 
(ಎಕ. ೫1, ಚಳ್ಳಕೆ. ೬-೯; ಸು. 925). [ಕೆಲ್ಲ ೬ ಓಜ (4 ಒವರುಂ)] 

ಕೆವಡಮಲ್ಲೆಗವಡ (ನಾ). ಒಬ್ಬಾತನ ಹೆಸರು: ಮಳಲ್ಲಿ ಮುಂಡೆ 
ಗವಡ ಅಂಬಳೆ ಕೆವಡಮಲ್ಲಿಗವಡಯಿವರ ಕುಲದೇವರು ಸಿಟ್ಟಿಕ್ಕೆ 
ಮಲ್ಲಿಕಾರ್ಜುನ (ಎಕ. ೫1೪, ಗುಂಡ್ಲು ಪೇ. ೧೪೮-೫೨ ; 975 ?). 

[ಕೆನಡ್ಕ * ಮಲ್ಲೆ ೬ ಗವಡ್ಕ (ಆ ಗಾಮುಂಡ)] 

ಜೆವಲ "ಕೇಪಲ' ನೋ. 

ಕೆನೆಸೆ (ನಾ). ಒಂದು ಊರಿನ ಹೆಸರು: ಕೆನೆಸೆಯ ಕಾಳಗಾವುಣ್ಣನ 
ಮಗ ಕಬ್ಬಣ ಬಟ್ಟೆಯ ಪೊ ೀಗಂತಿರೆ (ಎಕ. ೪1, ಸೊರಬ. 
೪೪೫-೬; 975 ?). [?] 

ಕೆವ್ವನೆ (ಅ). ಒಂದು ಅನುಕರಣ ಧ್ವನಿ: (ಕ)- 

ಕೆಸ "ಕಸವು ನೋ. 

ಜೆಸಂಬಳೆ (ನಾ). ಒಂದು ಊರಿನ ಹೆಸರು: ಕೆಸಂಬಳದೆ ಬಣಕ 
ಮೆಣ್ಣೆಗವುಣ್ಣ (ಮೈಆರಿ. ೯೪೧, ೧೯-೯; 951). (1) 

ಕೆಸೆಗಿ (ನಾ). ಒಬ್ಬ ರಾಕ್ಷಸನ ಹೆಸರು (?): ಉಡಲು ತೊಡಲು 
ಹೊದಿಯಲೆಂದು ಮಡುಹಿದ ಮೃಡ ಮೂವರನಂದು ತೊಗಲನುಗಿದೆ 
ವನಮಮ, ಕರಿದಾನವ, ಕೆಸಗಿದಾನವ, ಬ್ಯಾಹೂದಾನವರ ಸೊಡ್ಡಳ 
ನಂದು (ಸರ್ವವ. ೧೬೭-೭೯೦). [?] 

ಕೆಸೆದಿ (ನಾ). ಒಂದು ಸ್ಥಳದ ಹೆಸರು(?): ಪನೆಕೋಡು ಪಾಡಿ 
ದೇವಾಲ್ಮನ ಒಡೆಯೊವ್ವೀನದಿ ಯು ಕೆಸದಿಯುಂಪಡೆತ್ತದು... 
ಕೊಡ್ಡ(ಟ್ಟು)ದು «ಎ ಕೆಸದಿಯು ವಿನದಿಯು ತಮ್ಮ ತಮ್ಮಾನಂದೊರ್ಕ 
ಕೊಡ್ಡ(ಟ್ಟು)ದು (ಇಆ. ೫1೪, ೨೪೨-೫೧ ; 9ನೆಯ ಶತ. ಕೃಶಾ). [?) 

ಫೆಸರಂಕ "ಕೆಸಅಂಕ? ನೋ. 

ಕೆಸರಕಲ್ಲು "ಕೆಸರ್ಗಲ್‌? ನೋ. 

ಕೆಸರು "ಕೆಸರ್‌' ನೋ... 

ಶೆಸರುಕಾಫು (ನಾ). “(ಸವಾರನಿಗೆ ಕೆಸರು ಸಿಡಿಯದಂತೆ ಬೈಸಿಕಲ್‌, 
ಮೊ. ಗಳ ಚಕ್ರದ ಮೇಲ್ಲಡೆ ಹಾಕಿರುವ) ಲೋಹದ ತಡೆಪಟ್ಟಿ ; 
ನೆಸರುಕಾಪು? (Mudguard. ಇಂ ಕನಿ). [ಕೆಸರು (4 ಕೆಸಆ್‌)+ ಕಾಪು] 

ಕೆಸರುತಡೆ (ನಾ). - ಕೆಸರುಕಾಪು: ಮೋಟಾರು ಕಾರಿನ ಮುಂಭಾಗ 
ದಲ್ಲಿರುವ ಕೆಸರುತಡೆ (ವಿಜ್ಞಾವಿ. ೧೮). [ಕೆಸರು (೮ ಕೆಸಲ್‌) + ತಡ್ಮೆ] 

ಕೆಸರ್ಗಚ್ಚು (ನಾ). ಕೆಸರು ಮತ್ತು ಗಚ್ಚು; ಕೆಸರಾದ ಗಚ್ಚು : 
ಕುಂದಣ ಕೆಸರ್ಗಚ್ಚಿನಿಂ ತರತರದೆ ಕೋಂಟಿ ಕೊತ್ತಳವ. . . ಅಮರ್ಚಿ 
(ನವನೋ. ೨೨.೧೩), [ಕೆಸಆ್‌ + ಗಚ್ಚು) 

ಕೆಸರ್ಗಲ್‌, ಕೆಸರಕಲ್ಲು, ಕೆಸಜುಕಲ್ಲು, ಕೆಸಜುಗಲ್ಲು (ನಾ). 
ಅಡಿಗಲ್ಲು; ತಳಪಾಯದ ಕಲ್ಲು; ಅಸ್ತಿಭಾರಶಿಲೆ;: ಆ ಪಟ್ಟಣದ 
ಕೆಸರ್ಗಲ್ಲ ಮುಹೂರ್ತಕಾಲದಲ್ಲಿ (ಕೆಳನೃ. ೧೧೬೯ ವ). ಜೆಸರಕಲ್ಲು: 
«ಕೆ4ರಕಲ್ಲು' ಹಾಕುವ ದಿನ ಊರ ಪರವೂರ ಆಢ್ಮರನ್ನೆಲ್ಲ ಕರೆಸಿದ್ದ 
(ಒಡ್ಡಿಉ. ೧೩೩). ಕೆಸಯಿಕಲ್ಲು: ಕೆಸಜುಕಲ್ಲಾದಿಯಾಗಿ ಕಲ್ಲೋ 
ರುರ ಕೆಲಸ-(ಸೌಇಇ. ಜ1-ii, ೧೭೭-೧೦೩; 1124) ; ದೇಗುಲದ 


ಕೆಸಜುಕಲ್ಲಾದಿಯಾಗಿ (ಇಎ. ೧೯೪೬, ಹಾನುಗ, ೨೧೨-೬೮; ?). 


೨೦೯.೨ 


10 


ಕೆಸವು 


ಕೆಸೆಯಿಗೆಲ್ಲು: ತಳಕಂಬ ಕಳಶದ ಮೇಲೆ ಕೆಸಜಂಗಲ್ಲು (ಅವಚಂ. 
೨೭-೧೧೨) ; ಕೆಸಜುಗಲ್ಲನಿಕ್ಕಿ ಧರೆ ಮೇರುವ ನೆಲೆಗೊಳಿಸಿ (ಚನ್ನವ. ೪); 
ಚೈತ್ಕಾಲಯಕ್ಕೆ ಕೆಸಜುಗಲ್ಲನಿಕ್ಕಿ (ಕಇ. I, ೪೧-೧೧ ; 1417). 
(ಕೆಸರು + ಕಲ್‌] 
ಕೆಸರ್ಗೂಡು (ಕ್ರಿ). ಕೆಸರನ್ನು ಕಲಸ: ರಿಪುಶ್ರೇಣಿಯ ತಲದ 
ಕೋಹಿತದಿ ಹೂಣಿಸಿ ಕೆಸರ್ಗೂಡಿ ಕೋಟಿಯ ರಚಿಸಲೈ ಶೋಣಿತಪುರ 
ವೆಂಬುದಾಯ್ತು (ನೋಹತ. ೨೦-೫). 
[ಕೆಸಲ್‌ 4 ಕೂಡು] 
ಕೆಸರ್ಗೆಯ್‌ (ನಾ). ಕೆಸರಾದ ಕೈ; ಕೊಳೆಯಾದ ಕೈ: ಪರಮೇಶ್ವರ 
ನಡಿಗಳೆಡೆಯೊಳಾ ಪೂವಂ ಕೆಸರ್ಗೆಯ್ಯಿಂದಿರಿಸಿ ಪೋಪುದಿತ್ತಲ್‌ 
(ಪುಣ್ಯಾಸ್ರ. ೨-೨೮ ವ). [ ಕಸಲ * ಕೆರ] 
ಕೆಸರ್ತೂಣ (ನಾ). ೧. ಕೆಸರಿನಲ್ಲಿ ನೆಟ್ಟಕಂಬ, ದಡಿ. ೨. (ಆಲಂ) 
ಚಂಚಲ ಚಿತ್ತ: ಅವನು ಬರೀ ಕೆಸರ್ತೂಣ. ಸ್ಥಿರಬುದ್ಧಿಯವನಲ್ಲ 
(ರೂಢಿ). (ಕೆಸರು (ಆಕೆಸಜ್‌) + ತೂಣ] 
ಕೆಸರ್ನೀರ್‌ (ನಾ). ಕೆಸರಾದ ನೀರು; ಬಗ್ಗಡವಾದ ನೀರು; ರಾಡಿ 
ನೀರು: ಕಿಜರಿದಾದ ಕೆಸರ್ನೀರೆಂ ಮಣಯಾನೆಯದೊಂದು ಕಂಡು 
ಕುಡಿವಾತುರದಿಂ (ಬಾಧಪು. ೪-೮೫). [ಕೆಸಆಕ್‌ + ನೀರ್‌] 
ಸೆಸರ್ಮಲ್ಲಿಗೆ (ನಾ). ಕೆಸರಿನಲ್ಲಿ ಹುಟ್ಟುವ ಹೂ; ತಾವರೆ; ಕಮಲ: 
*ಕೆಸರ್ಮಲ್ಲಿಗೆ ಕಮಲಕ್ಕೆ "ಸರ್‌ ೫ (ಕಶಸಾ. ೮-೧೬೫) ; ಕೆಸರ್ಮಲ್ಲಿಗೆ, 
ನೇಸರ್ಮಯಣಂ ( ಶಮದ. ೧೮೩ ಪ್ರಯೋ); ಉಳ್ಳ ಲರ್ದ ಕೆಸರ್ಮಲ್ಲಿಗೆಯ 
ತಾಯ್ವೇರ್‌ ತಳದಿಂ ಮುಜಕಿಯೆ (ರಾಮಾಶ್ಚ. ೧೧-೨೧). 
[ಕೆ ಸಜ + ಮಲ್ಲಿಗೆ) 
ಕೆಸರ್ಮಸಗು (ಕ್ರಿ). ಕೆಸರು ತುಂಬು; ಕೆಸರಾಗು; ಬಗ್ಗಡವಾಗು; 
ರಾಡಿಯಾಗು : ಕೆಂದೂಳಿಯೊಳ್‌ ಕೆಸರ್ಮಸಗಿದ ಜಲದುರ್ಗಮೆಲ್ಲಂ 
ನೆಲದೊಳೋರಂತಾಗೆಯುಂ (ಅಜಿಪು. ೯-೧೬ ವ); ಪರಿಮಳದ 
ಕೆಸರ್ಮಸಗಿದ ವನಸ್ಮಳದೊೊಳ್‌ ಬಿನದದಿಂ ನಡೆವಲ್ಲಿ (ಗಿರಿಕ. ೨-೬೧ ವ) ; 
ಸಾಗರಮಂ . . . ಕೆದಡಲ್‌ ಕೆಸರ್ಮಸಗಲರ (ಜಗವಿ. ೭-೧೮). 
(ಕೆಸಜ 4 ಮಸಗು] 
ಕೆಸರ್ಮಾಡು (ಕ್ರಿ). ಕೆಸರಾಗುವಂತೆ ಮಾಡು; ಕೆಸರಾಗಿಸು: 
ಪರಿದ ಪುಡಿಯೆಲ್ಲಮಂ ನೀರ್‌ ನೆರೆದು ಕೆಸಮ್ಮಾಡದ ನ್ನ್ನ ಗಂ 
(ಕವಿರಾ. ೩-೧೫೦). [ಕೆಸರು + ಮಾಡು] 
ಕೆಸವು, ಕೆಸ, ಕೆಸವೆ, ಕೆಸ್ಕು ಕೇಸ್ಕು (ನಾ). ೧. ಅಣಬೆ; ಆಳಂಬೆ; 
ಛತ್ರಿಕೆ : *ಕೆಸವು ಛತ್ರಿಕೆಯಕ್ಕು ” (ಮಂಗರಾ. 9೪-೪೭); *ಆಕಃ - 
ಕೆಸವು?' (ಓಷಧಿ. ೧೦); ಕೆಮ್ಮನೆ ದಲ್‌ [ನಾಕಾಂ. ದರ್ಕೆ] ಕೆಸವಂ 
ಸೂಲಮ್ಮಾಡಿಯೆ ನುಡಿಯಲಕ್ಕುಮೇ ಪೇಟ್‌ಮಿದಂ (ನೇಮಿಪು. ೧೦-೫). 
೨. ಅಗಲವಾದ ಎಲೆಗಳುಳ್ಳ ಹಾಗೂ ದಂಟುಳ್ಳ ಒಂದು ಬಗೆಯ 
ಸಸ್ಯ; ಸೇಬುದಂಟು; ಶೇಮೆದಂಟು: ಸುರುಚಿರ ಚಕ್ಕೆವತಂ 
ಚಿವಿಕಿರೆ ರಾಜಗಿರೆ ಕೆಸವುಂ ಕಹೀರೆಣಗಳೆಯಲೆನಾಮರಮಂ ಬಡಿಸಿದರ್‌ 
(ಧರ್ಮಪ, '೨-೫೬) ; ಕೆಸವಿನ ಸೂರಣದೆಸಕಮನೆಸೆವಾ ವಾಸ್ತುಕದ ರೆಸಂ 
( ಖಮದ. ೨-೧೨೧); ಕೆಸವು ಆಬಲು ನೆಯ್ದಲು ಕಂದಬೀಜಂಗಳು 
(ಪಸಾರ. ೫೧೨-೧೩). ಕೆಸ: ೨. "ಮರಕೆಸ' ಪರಾ. ಜೆಸನೆ: 
೨. ಕೆಸವೆ ಪಲ್ಕ ಬಹಳ ರುಚಿಯಾಗಿರುತ್ತದೆ (ರೂಢ). ಕೆಸು, : ೨. ಶಿಶು 
ಹೋಗಿ ಕೆಸು ತಿಂತು ಎಂತ ಮುಖಕ್ಕೆ ಮಸಿಯೊರಸಿಕೊಂಡ (ಗಾದೆ). 
ಕೇಸ್ಕು: ೨. "ಕೇಸಿನಪಲ್ಯ' ಪರಾ. 
ಕೆಸವೆದಂಟು - ಕೆಸವೆ ಸಸ್ಯದ ದಂಟು, ಕಾಂಡ: ತಿಥಿಯ 
ದಿನ ಕೆಸನೆದಂಟನ ಪಲ್ಯ ಮಾಡಬೇಕು (ರೂಢಿ). 


ಕೆಸವೂರು 


ಕೆಸವೂರು (ನಾ). ಒಂದು ಊರಿನ ಹೆಸರು: ಕೆಸವೂರ ಮಹಾಜನಕ್ಕೆ 
ಸಾಲೆ ಆಚೆನ್ನ ತಾರಕಂ (ಎಕ, ೪11, ಶಿಕಾರಿ. ೪೫-೧೫ ; 890 ?). 
[ಕೆಸೃ * ಊರು, (ಆ ಊರ್‌)] 
ಕೆಸವೆ "ಕೆಸವು? ನೋ. 


೨೦೯೩ 


ಕೆಸಂೇಟ್‌, ಕೆಸರು, ಕೆಸಟು (ನಾ). ೧. ನೀರಾಗಿ ಕಲಸಿದ ಮಣ್ಣು ;| 5 


ಬುರುದೆ; ಅರಲು; ರಾಡಿ; ಪಂಕ, ಕರ್ದಮ: ದೆಸೆಗಳ್‌ 
ವಿಶಾಲಮಾದುವು ಕೆಸಜಕಿಂ ಪಿಂಗಿತ್ತು ಧರಣಿ (ಕವಿರಾ. ೨-೬೧); 
ಭೋರೆಂದು ಪೆರ್ಮಟಕ ಕೊಂಡು ಕೆಸಖಾದೊಡೆ (ವಡ್ಡಾರಾ. ೧೫೨-೧೪); 
ನೆತ್ತರ ಕೆಸಜಕೊಳ್‌' ಗಾಲಿಗಳೆತ್ತಂ ತಳರದೆ ಜಿಗಿಲ್ತು ನಿಲೆ (ಪಂಪಭಾ. 


೧೦-೯೦) ; ಕೆಸಜಲ್ಲಿ ಬಿದ್ದ ಪಶುವಿನಂತಾನು ದೆಸೆದೆಸೆಗೆ ಬಾಯ|10 
ಬಿಡುತ್ತಿದ್ದೇನಯ್ಮಾ (ಬಸವ. ೫೨); ನೀರ್ದೆಗೆದು ಬಚೆಂಚೆಗಳೊಳ"| 


ಕೆಸಜೂಜಕೆ (ಕಬ್ಬಿಕಾ, ೫೬) ; ಕಾಡಿಗೆಯ ಕೆಸಜಕೊಳಗ್ಗದ ನೀಲದ ಸಜಾಗೆ 
ಸರಿಯಾಯ್ತು (ಕುವ್ಯಾಅ. ೧೭-೧೮) ; ಅಸಮಾಶ್ವಗಳು ಬಾಂದೊಟಕಯ 
ಕೆಸಜಕೊಳು ಬಿದ್ದೇಳಲಾಜದಾದುವೊ ಎಂದು (ಮೋಹ ತ. ೨೭-೧೯). 
ಶಿ. ಗದ್ದೆ; ತರಿ ನೆಲ: ಕೆಸಜಸೊಳ್‌ ನೆಲ್‌ ಬೆಳೆಗುಮಲ್ಲದೆ ಜೋಳಂ 
ಬೆಳೆಯಲಜಕಿಯದು (ಧರ್ಮಾಮೃ. ೧೧-೧೯೦). &. (ಆಲಂ) ಕಳಂಕ; 
ಮಾಲಿನ್ಯ : ಪೆಸರೊ ಕೆಸಜಂಟ ಶೋಕಂ (ಅಶ್ವತ್ಥಾ. ೩೪೬). ಕೆಸರು : 
೧, ಆ ಮಂದಿರ... ಕೆಸರಿನಲ್ಲಿ ಬಿದ್ದಿರುವುದನ್ನು ನೋಡುವುದು 
ನನ್ನಿಂದ ಸಾಧ್ಯವಾಗದ ಮಾತು (ಬಾಣಆ. ೨೨); ಕೈಕೆಸರಾದರೆ ಬಾಯಿ 
ಮೊಸರು (ಗಾದೆ). *ಕೆಸೇರಿಂಿ: ೧. “ಪಂಕಃ, ಸಾದಃ,. . . ಅವಕಿಲಃ 
-ಈ ೬ ಕೆಸಜು (ಹಲಾಯು. ೧೧೨-೫೬); ಪೊಗೆ ನೆಳಲ್‌ ಕೆಸಹು ತೋಯಂ 
- . ೬ ತರೆದಿನಕ್ಕುಮಿವು ಶಾಂತದೀಪ್ತಮ(ದ)ನ್ವರ್ಥಂಗಳ್‌ (ಲೋಕೋಪ. 
೧೨-೧೧) ; ಕಜಗಿ ಕೆಸಜಕಿನಂತಿರಿರ್ದ ತಾಮ್ರಲೇಪನಂಗಳಕಟ 
ತೊವಲನೆತ್ತಿ ನೆಶ್ತಿವರಲು ಕತ್ತಿಯಿಂದ ಕೀಸಿಯಕಟ (ಸಾನಂಚ. ೬-೧೩); 
ಸಾರಿಸಿತು ಮುಗಿಲುಗಳು ಸಾದು ಜವ್ವಾದಿ ಕೆಸಲ್‌ನಲಿ(ಸಂಧಪ. ೨೦-೯೯); 
ಕತ್ತುರಿಯ ಕೆಸಜಕನಲಿ ಸಾರಿಸಿ ಮುತ್ತಿನಲಿ ಕಡೆಯಿಳ್ಳಿ 
(ಸಾಳ್ವಭಾ. ೨೦-೩೩). 

ಕೆಸರತುಳಿ ಜ (ಕೆಸರು ಕಲಸುವವರು ತುಳಿಯುವಂತೆ) ತುಳಿ 
ದಾಡು : ಹಾಲ್ಬೇಡಿ ಹರಿದತ್ತ ನೀರ್ಬೆಡಿ ನಿಂದತ್ತ ಮೊಸರ್ಬೆಡಿ ಕೆಸರ 
ತುಳಿದತ್ತ (ಲೋಕಗೀತೆ;; ಹಾಲಬೇಡ್ಕತ್ತಾನ, ಕೋಲು ಬೇಡಿ ಕುಣಿದಾನ, 
ಮೊಸರಬೇಡಿ ಕೆಸರತುಳಿದಾನ (ಕನ್ನ ಜಾ.೪೭). ಕೆಸಂಕಡಿಶ ಎ (?): ಎರಡು 
ಮೊಡ್ಡಣಂ ಇಾದಲೈಂದೀ ತೆಜದಿನೊಡ್ಡಿ ನಿಂದುವು ಭೂತಳವಳ್ಳಾಡೆ ಕೆಸ 
ಕಡಿತದ ತೇಆದಿಂ (ಪಂಪಭಾ. ೧೦-೫೩); “ಕೆಸರಿನ ಮೇಲೆ ಹರಡಿರುವ 
ಕಡತ'' (ಪಂಸದೀ. ೩೫೮,. ಗ ಮುಳಿಯ ತಿಮ್ಮಪ್ಪಯ್ಯನವರು 
ಕೆಸಅಕಡಿತವೆಂದರೆ ಕೆಸರಲ್ಲಿ ನೆನೆಹಾಕಿದ ಚರ್ಮವೆಂದೂ 
ಕೆಸರಕಡಿತವು ಹೇಗೆ ಅತ್ತಿತ್ತ ಅಲ್ಲಾಡುವುದೋ ಹಾಗೆ 
ಹೋರಾಟಕ್ಕೆ ದಿಗಿಲಾದ ನೆಲವೆ ಅಲ್ಲಾಡಿತು ಎಂಬ ಅತಿಶಯೋಕ್ತಿ 
ಎಂದೂ ವಿವರಿಸಿದ್ದಾರೆ (ನಾಡೋಜ. ೨೪೭). ಕೆಸಲಕಿಚ್ಛಿಡು - 
ಕೆಸರಿಗೆ ಕಿಚ್ಚನ್ನು ಇಡು; ಅಸಾಧ್ಯವಾದದ್ದನ್ನು ಮಾಡು; 
ಅದ್ಭುತವ ನ್ನು ಮಾಡು: ಬ್ರಹ್ಮರಾಕ್ಷಸಂಗೆ ಹೊಣಗೊಡ್ಡ 
ನೊಡ್ಡುವರುಂ ಕೆಸಜಕಿಚ್ಚಿಡುವರುಂ ದೆಸೆಗೆ ಬೊಬ್ಬಿಜಿವರುಂ 
(ಎಕ. 111, ಸೊರಬ. ೨೬೮-೩೫; 1245). 

[ದೇ. ॥ ತಮಿ. ಮಲ. ಚೀಜು; ತುಳು. ಕೇಡು, ಕೆಸರು ./ ಪ್ರಾ. 
ಳೇಆರ; ಸಂ. ಕೇದಾರ] 

ಕೆಸಂಂಂಕೆ, ಕೆಸರಂಕ(ನಾ).೧. ಜಟ್ಟಿ; ಮಲ್ಲಯುದ್ಧ ಮಾಡುವವನು; 

ಪೈಲವಾನ: *ಕೆಸಜಂಕರೆನಲ್ಯೆ ಮಲ್ಲಕೊಳ್‌” (ಕರ್ಣಾನಿ. ೨೭). 


15 


20 


25 


80 


85 


40 


45 


ಕಸುಕಾಡು 


೨. ಕೆಸರಾದ ಕಳ (?): ತಿರಿವುದು ಬೈಕಂಗೊಳ್ಳದು ಮೊರೆವುದು 
ಮಜಕಿದುಂಬಿಯಲ್ಹು ಕತ್ತರಿಗಾಳಂಬೆರಸಿ ತನುಗೊಂದಿ ದೊರೆಕೊಂಡಿ 
ರೆಯುಂ ಕೆಸಜಂಕಮಲ್ಲಿದಾವೆದೊ ಪೇಟ್‌ಂ (ಕಾವ್ಯಾವ. ೫೯೫). 
ಕೆಸರಂಕ: ೧. ಇದಿರೊಡ್ಡಿ ಅದಟಲೆಯುತ್ತಿರುವ ನಿನ್ನಳವಿಯ 
ಕೆಸರಂಕನಿಗೆ ಸ್ವಾಗತಗೀತವಾಗಿ (ಮಂತ್ರಶ. ೬೩-೬). 
[ಕೆಸಜು್‌ + ಅಂಕ್ಕ] 

ಕೆಸಲಂಕಕಾಣ (ನಾ). ಎ ಕೆಸಖಂಕ: ೧. ಹಳಿಗೂಳಿಯಂ ಪೆಳಜು 
ಗೊಳಿಸಿದಡೆ ಕೆಸಲಂಕಕಾಜರನಿಕ್ಕಿದೊಡೆ ಕಂಸನ ಚಾಳಾನೆಯಂ ಕೆಡಹಿ 
ದೊಡೆ ಮಹಾದ್ಭುತವಾಯ್ತೆ (ಸಾಳ್ವಭಾ. ೧೫-೩೧). 

[ಕೆಸಜ್‌ + ಅಂಕಳಾಲ)] 

ಕೆಸಕ್ಸು (ಕ್ರಿ). ಮಣ್ಣು ಕಲಸಿ ಇಡು; ಅಡಿಗಲ್ಲು ಹಾಕು: 
ಮೃಗಲಕ್ಷ್ಮ ನುದಯದೊಳ್‌ ನಿಲಿಸುಗೆ ಕಂಭಮನಿಂದುಸುತನ ಲಗ್ನಂ 
ಬರೆ ಬೆಟ್ಟುಗೆಡೆಂಕೆಗಳಂ ಕೆಸಜ್‌ಕ್ಕುಗೆ ಭೃಗುಸುತನುದೆಯಮಾಗೆ ನಿಲ್ಕುಂ 
ಚಿರಮುಂ (ಲೋಕೋಪ. ೩-೨೬). [ಕೆಸಜ್ಜ್‌ + ಇಕ್ಕು] 

ಕೆಸಲಗೆ (ನಾ). ಬಚ್ಚಲು ; ಬಚ್ಚಲಿನ ಹರಿ: *ಕೆಸಜಕಿಗೆಯೆಂದು 
ಬಚ್ಚಲ? (ಕಶಸಾ. ೩೨-೬೭೬) ; “ಬಚ್ಚಲಕ್ಕು ಕೆಸಜಕಿಗೆಯೆನ್ಸ್ಸಲ್‌ * 
(ಕವಿಕಂ, ೨೫೦). [ಆ ಕೆಸಆ್‌] 

ಕೆಸಅಕಿಡು (ಕ್ರಿ). ಕೆಸರಾಗು; ಬಗ್ಗಡವಾಗು : ಖಂಡದ ದೊಂಡೆಗಳು 
ಕೆಸಜ್‌ಡುವ ಮಿದುಳುಗಳ (ಕುವ್ಯಾಭೀ. ೫-೧); ಕೆಸಜಡುವ 
ರಕುತಾಂಬುಗಳ (ಕುವ್ಕಾದ್ರೊ!. ೧೩-೪9); ಚಾರುಚಳೆಯದ ಕೆಸಜಂಡುವ 
ಕಸ್ತೂರಿಗಳ (ಸಂಭಪ. ೨೮-೧೧). [ಕೆಸಜು + ಇಡು] 

ಕೆಸಯಿ "ಕೆಸರ್ಲ್‌' ನೋ. 

ಕೆಸಜುಕಲ್ಲು "ಕೆಸರ್ಗಲ್‌? ನೋ. 

ಕೆಸಮಿಗಲ್ಲು "ಕೆಸರ್ಗಲ್‌ ನೋ. 

ಕೆಸಲುದೋಯು (ಕ್ರಿ). ಕೆಸರು ಕಾಣಿಸು; ತಳಕಾಣು : ಕೆಸಜು 
ದೋಣಲು ಜಗುಳೆ ದಾಂಟಿತು ಭರತ ಪರಿವಾರ (ತೊರರಾ. 3೨-೬-೧೭) ; 
ಕೆಸಜುದೋಜಿತು ಕಡಲು ಪಾಂಸುಪ್ರಸರದಲಿ (ತೊರರಾ. ೯-೯-೧). 

[ಕೆಸಜು (ಆ ಕೆಸಜ್‌) + ತೋಣ್ಮು (ಆ ತೋಣ್‌)) 

ಕೆಸಯಿವಣ (ನಾ). ಒಂದು ಬಗೆಯ ತೆರಿಗೆ; ಗದ್ದೆಯ ಕಂದಾಯ: 
ಊರು ಮರಿಯಾದೆಯಲುಳ್ಳ ಕೆಸಜುವಣ ಬಿತ್ತುವಟ್ಟ ಆರುವಣ 
ಮುಖ್ಯವಾಗಿವುಳ್ಳಂತಹ ಆಯವೆಲ್ಲವೂ ಆ ಧರ್ಮಕ್ಕೆ ಸಲುವುದು 
(ಎಕ. ೫೪, ಹೊಳೆನ. ೨೦-೩೦; 1277). [ಕೆಸಜು (ಆ ಕೆಸೇಖ್‌) + ಪಣ] 

ಜೆಸೇಕೇತು (ಕ್ರಿ). ಕೆಸರಾಗು: ಸೀರದ ಮುಗಿಲ್ಲಳು 
ಕೆಸಜಕಿದ್ದುವು.. . ಆ ಸೇನಾ ಪದಧೂಳಿ ಪೂರಿಸೆ ಗಗನಮಾರ್ಗವನು 
(ಕುರಾಸಾಂ. ೪೧-೮೦), [ಕೆಸಆಕ್‌ + ಏಳ್ಳು (ಆ ಏರ್ಯ್‌)] 

ಕೆಸು "ಕೆಸವು' ನೋ. 

ಕೆಸು (ನಾ). ಕೆಂಪು; ಕೆಂಬಣ್ಣವುಳ್ಳುದು. "ಕೆಸುಕಾಡು' ಪರಾ. 

[< ಕಿಸ್ಕು) 

ಕೆಸುಕ (ಕ್ರಿ). ಕೊಳೆ; ಗರ್ಭಕೋಶದ ಕಸ; ಸೆತ್ತೆ (?): ಬಸಿರ 
ಹಳ್ಳಿಗೆ ಬಂದು ಮಾಸನೂರಲಿ ನಿಂದು. . .ಕೆ[ಸಾಕಾಂ. ಕ]ಸುಕದಟೀವೆಯ 
ಹೊದ್ದು ಮಲಮುೂತ್ರದಲ್ಲಿ ಬಿದ್ದು ವಸುಧೆ ದಿನವನು ಕಳೆದೆಯೋ 
ಆತ್ಮ (ಕನಕ. ೧೯೯-೧). [+ ತಮಿ. ಚಿದುಕ್ಕು, ಚಿದುಗು] 

ಸೆಸುಕಾಡು (ನಾ). ಕೆಂಪು ಮಣ್ಣಿನ ಭೂಮಿ: ತಲೆಸರಿಯೊಳು 
ಐವತ್ತು ಮತ್ತರ್‌ ಕೆಸುಕಾಡುಂ ಕೀಟಕ್ಟೀಕೆ ಮೂವತರ್ಮಡಿಕಾಡುಂ 
(ಸೌಇಇ. 230-1, ೪೭-೮; 9ನೆಯ ಶತ). "ಕಿಸುಕಾಡು' ಪರಾ. 

[ಕೆಸ್ಕು + ಕಾಡ್ಕು] 


ಚೆಸುಗೊಳ 


ಕೆಸುಗೊಳೆ (ನಾ). ಒಂದು ಊರಿನ ಹೆಸರು: ಕೆಸುಗೊಳಮೊಜೆಯ | 
ಬಿನಾಮ್ಮಣಕ್ಗೆ (ಎಕ. 1೪, ಹೆಗ್ಗಡ. ೪-೨; ಸು.750) ; ಕೆಸುಗೊಳ 
ಮೊಡೆಯ ಮಾಜನ ೧ಕ್ಕೆ (ಎಕ. 1೪, ಹೆಗ್ಗಡ. ೪-೧೯; ಸು. 750). 
"ಕಿಸುಗೊಳ' ಪರಾ. [ಕೆಸ್ಯು + ಕೊಳ್ಳ) | 
ಕೆಸುಮಂಗಲ (ನಾ). ಒಂದು ಊರಿನ ಹೆಸರು: ಕೆಸುಮಂಗಲಂ | 
ಸುಳ್ಳಂ (ಎಇ. 1x, ೨೦೪-೬೦ ; 750). "ಕಿಸುಮಂಗಲ' ಪರಾ... | 
[ಕೆಸ್ಕು + ಮಂಗಲ] 
ಕೆಸುಮಣ್ಣು (ನಾ). ಕೆಂಪು ಮಣ್ಣು; ಕೆಂಪುಭೂಮಿ. 
*ಕೆಸುಮಣ್ಣುನಾಡು' ಪರಾ. (ಕೆಸ್ಕು* ಮಣ್ಣು (ಆ ಮಣ್‌)] 
ಕೆಸುಮಣ್ಣುನಾಡು (ನಾ). ೧. ಕೆಂಪುಭೂಮಿಯ ನಾಡು; |।0 
ಕಿಸುಕಾಡುನಾಡು. ೨. ಒಂದು ನಾಡಿನ ಹೆಸರು: ಸಿಯಕೆಬ್ಲ 
ಕೆಸುಮಣ್ಣುನಾಡಾಳೆ (ಎಕ. ೫೪1, ತುಮಕೂ. ೯೫-೧ ; 780). 
[ಕೆಸುಮಣ್ಣು + ನಾಡು) 
ಚೆಸುವೊಳಲು (ನಾ). ಒಂದು ಊರಿನ ಹೆಸರು: ಪ್ರೀಹಿಮುಖ 
ಗ್ರಾಮ ಕೆಸುವೊಳಲ ಕೆನ್ನೋರ ಮಾನ್ಯ * * * ಪ್ರಭೃತಿ ಜನನ 13 
ಪರಿಭೋಗೇನ (ಇಆ. 2೧126, ೧೮-೧೪; 602). "ಕಿಸುವೊಟಲ್‌ | 
ಪರಾ. [ಕೆಸ್ಕು + ಪೊಳಲ್‌ (ಆ ಪೊಟಲ್‌)] 
ಕೆಸೆಯಮ್ಮ (ನಾ). ಒಬ್ಬಾತನ ಹೆಸರು: ಏಚಯ್ಮನು ಗೋನಯ್ಯನು 
ಕೆಸೆಯಮ್ಮನು (ಸೌಇಇ. Ix-i, ೨೯೨೪; 963). 
[ಕೆಸ್ಕೆ * ಅಮ್ಮ |] 
ಕೆಹೆಕಬ್ಬು (ನಾ). ಒಂದು ಬಗೆಯ ಸಸ್ಯ: *ತೇಜನಕಃ —ಕೆಹೆಕಬ್ಬು, 
ಗುರುಗ, ಗೇರು, ತಾರೆ? (ಓಷಧಿ, ೭೨), [?] 
ಕೆಳೆ "ಕೆಟ' ನೋ. 
ಕೆಳಂದಲೆ "ಕಿಟ್ಟಲೆ' ನೋ. 
ಕೆಳೆಗಡೆ "ಕೆಟಗಡೆ' ನೋ. 
ಕೆಳೆಗಿನಿ 'ಕೆಟಗಿವಿ' ನೋ. 
ಕೆಳೆಗು "ಕೆಬಗು' ನೋ. 
ಕೆಳೆಗೆ "ಕೆಟಗೆ' ನೋ. 
ಕೆಳತಟ್ಟು (ನಾ). ಎ ಕೆಳಗಡೆ: (9). [ಕೆಳ (ಆ ಕೆಟ) + ತಟ್ಟು] 
ಕೆಳೆದಾಡೆ (ನಾ). ಕೆಳಭಾಗದ ದವಡೆ: “ಹನುಃ...-ಆ ಕೆನ್ನೆಗಳ 
ಮೇಲ್ಭಾಗಕ್ಕೂ ಹಿಂಭಾಗಕ್ಕೂ ಹೆಸರು, ಕಟವಾಯಿ ಕಣಿತಲೇ ಕೆಳ 
ದಾಡೆಗೂ ಹೆಸರೆಂದು ಕೆಲವರೆನ್ನುವರು? (ಸಿದ್ಧಾಂತಿ. ೧೭೦). 
[ಕೆಳ (ಆ. ಕೆಟ) 4 ದಾಡೆ (೮ ದವಡೆ)] 
ಕೆಳೆದಿ (ನಾ). ಗೆಳತಿ; ಜೊತೆಗಾತಿ; ಸಖಿ: “ಆಳಿ, ಸಖಿ, ವಯಸ್ಕಾ 
-ಈ ನ ಕೆಳಗಿ? (ನಾಚಿರಾ. ೧೧೭) ; *ಗೆಳತಿಯೆಂದುಂ, ಕೆಳದಿಯೆಂದುಂ 
ಸಖಿ” (ಕಶಸಾ. ೧೯-೩೮೫), ಕೆಳದಿಯಭಿಮತಮನೊರ್ಬುಳಿಗೂಡಿ 
(ಕವಿರಾ. ೩-೧೩೩); ಆಕೆಯ ಕೆಳದಿ ನಾಗಬ್ಬೆ (ವಡ್ಡಾರಾ. ೪೪-೭); 
ಒಡನಾಡಿ ಬಳೆದ ಮೇಳದ ಕೆಳದಿಯರುಂ (ಆದಿಪು. ೩-೨೩ ವ); 
ಬೆಳುದಿಂಗಳು ಬಿಸಿಲಾಯಿತ್ತು ಕೆಳದಿ (ಮಹಾಜೀ. ೩೪-೩) ; ಕೆಳದಿಯರ 
ಕೈಯಿಂದ ಕೊಯ್ಸಿದಳ್‌' . . . ಬಲುಹುರಿಯ ನೇಣುಗಳ (ಕುವ್ಕಾ ಅ. 
ಕುಮಾರಿ ಹೊಂದೇರಿನಲಿ ಬಂದಳು ಕೆಳದಿಯರುವೆರಸಿ 
(ಸಾಳ್ವಭಾೂ. ೮-೪); ಹೊರೆಯ ಕೆಳದಿಯ ಕಂದದ ಮೇಲೆ ಕರಗಳನಿರಿ | 
ಸುತ (ಕಂನವಿ. ೨-೯೪). [< ಕೆಳ್ಳೆ] 
ಕೆಳೆಮೆ (ನಾ). ಕೀಳು ಎಂಬ ಭಾವ; ಹೀನತೆ: ಭಾರತದ ದಾಸ್ಕವು 
ಅಚ್ಚೊತ್ತಿದೆ ಕೆಳಮೆಯ ಭಾವನೆ ಬೇರೆ (ಸಮಜೀ. ೬೧೫). 45 
(ಕೆಳ (ಆ. ಕೆಲ) + -ಮ್ಮೆ] | 


20 


25 


35 


40 
೨೧-೬) ; 


೨೮೯೪ 


ಜೆಳರ್‌ 


ಕಳನ (ನಾ). ೧. ದೇಹದ ಕೆಳಭಾಗ: (8). ೨. ಕುಪ್ಪುಸ; 


ಕವಚ, ಮೊದಲಾದ ವಸ್ತ್ರಗಳ ಒಳಮೈ : (8). 
[ಕೆಳ (ಆ. ಕೆಟ) + ಮೈ (ಆ ಮೆಯ್‌)) 


ಕೆಳೆಯಿಂಕೆ, ಕೆಳಯಿಕೆ, ಕೆಳಯಿಕ್ಕೆ, ಕೆಳೆಯಿಂಕೆ (ಅ). ಕೆಳಗಡೆಗೆ; 


ಬುಡದಲ್ಲಿ: ಓಡಿನೊಳಗಗೆಯ ಹೊಯಿದಂತೆ, ಕೆಳಯಿಂಕೆ 
ಬೇಜೂಜದು, ಮೇಲೆ ಫಲವಾಗದು (ಬಸವ. ೫೮೩) ; ಅಂದೊಮ್ಮೆ 
ಧರೆಯಮೇಲೆ ಉದಕವಿಲ್ಲದಂದು ಕೆಳಯಿಂಕೆ' ಪಾದವ ನೀಡಿದೆಯಲ್ಲ 
ಬಸನಣ್ಣ (ಅವಚಂ. ೨೦೨-೯೧೧); ಕಡುಗಿ ಕೊರಳಲದಾರೊ ಪಾಶವ 
ತೊಡಿಸಿ ಕೆಳಯಿಂಕೆಳದ ದಾಡೆಯ ದಡಿಗರು (ನಿಭಾಗ. ೬-೨-೨೭). 
"ಒಳಯಿಂಕೆ' ಸರಾ. ಕೆಳೆಯಿಕೆ: ಉಲಿದು ತೊಟ್ಟಲಿನಿಂದ ಕೆಳಯಿಕೆ 
ಘಳಿಲನಿಳಿದನು (ಸಂಭಸ. ೭-೪೬); ಮರನೇಜಕಿ ನಕ್ಕಾಡಿ ಕೆಳಯಿಕೆ 
ಬೀಕ್ವಂತೆ ಸುರರು ಭೂತಳಕೆ ಬೀಳುವರು (ಭರಚ. ೧೭-೬೮). ಕೆಳೆಯಿಕ್ಕೆ: 
“ಸಂಡೀನ - ಕೆಳಯಿಕ್ಕೆ ಹಾಜುನ ಪಕ್ಕಿ” (ನಾಚಿರಾ. ಕಿ). ಕೆಳೆಯಿಂಕೆ: 
ಕೆಯ ಕೆಳೆಯಿಂಕೆ ಸೀಮೆಯನೂ ಮಾಡಿ (ಎಕ. ೫, ಮುಳುಬಾ. 


೭-೭; 1416). (ಕೆಳ (ಆ ಕೆಬಿ)» ಇಂಕೆ?] 


ಕೆಳೆಯಿಕೆ "ಕೆಳಯಿಂಕೆ' ನೋ. 
ಕೆಳೆಯಿಕ್ಕೆ "ಕೆಳಯಿಂಕೆ' ನೋ. 
ಜೆಳರ್‌, ಕೆರಳ, ಕೆರಳ್ಳು ಕೆಲರ್‌,, ಕೆಳರು, ಕೆಳಲ್‌, ಕೆಳಲು (ಕ್ರಿ). 


೧. ಬಾಯಿಕೆರೆ ; ಬಿರಿ; ಬಿರುಕು ಬಿಡು: ಪರಿವ ಗಾಲಿಯ ಕೋಳ್ಲ್ಗೆ 
ಕೆಕರ್ತು ಬೆಟ್ಟುಗಳ್‌ ಕೂಡೆ ಸಡಿಲ್ವಿನಂ (ಕಬ್ಬಿಕಾ. ೨೦೫). ೨. ಅರಳು; 
ವಿಕಾಸವಾಗು ; ವ್ಯಾಪಿಸು; ವಿಸ್ತರಿಸು: “ಕೆಳರ್‌ - ವಿಜೃಂಭಣೇ 
(ವಿಸ್ಮರಿಸು, ಅಕಳಿಸು)* (ಶಮಧಾ). ೩. ಎಬ್ಬಿಸು ; ಹರೆಡು ; 
ಕೆದರು; ಸ್ಫುರದುದ್ಮದ್ಧೂಳಿಯಂ ಮೇಣ್ಯೆ ಳರುತುಜಕ ಕಲಂಕುತ್ತವೆತ್ತಂ 


. ತಟಾಕೋತ್ಯರಮಂ (ಉದ್ಭಟ. ೯-೧೩೨). ೪. ರೇಗು; ಕನಲು; 


ಕೋಪಿಸು: ಎಂದು ಕೆಳರ್ದು ನುಡಿದು ಸಯಂಬರಕೆ ನೆರೆದರಸು 
ಮಕ್ಕ ಳೆಲ್ಲರನುತ್ಸಾಹಿಸಿ (ಪಂಪಭಾ. ೩-೬೬); ಅಳವಿಲ್ಲದೆ ಮುಳಿದು ಕೆಳರ್ದು 
ಕಿರ್ಚೆರ್ದಾಗಳ್‌ (ಗದಾಯು. ೮-೪೩) ; ನೆರೆ ವಾಶಾಧೀಶರಲ್ಲಲ್ಲಿಗೆ ಕೆಳರ್ದು 
ಸಿಡಿಲ್ಲೇಟುತಿರ್ಪಲ್ಲಿ (ಜಗವಿ. ೧೩-೫೭) ; ನಿರ್ವಂಶಮಪ್ಪಂತಿಕೆ ತಜಂದು 
ಮಹಾನಾರ್ಧಿಗುಯ್ದಿಕ್ಕುವೆಂ ಚೆಚ್ಚರಮೆಂಬುದ್ಯೋಗದಿಂದಂ ಕೆಳರ್ದು 
ನಡೆವ ದೇವೇಂದ್ರನಂ (ಧರ್ಮಾಮೃ. ೮-೧೧೯) ; ಉಣ್ಣದಾಹಾರಮಂ 
ಮಾಣದುಂಡರು ಎಂದು ಕೆಳರ್ವ ಪಾಪಾತ್ಮರ್‌ (ಪ್ರಭುಪು. ೬-೭೮). 
೫, ಉದ್ರಿಕ್ಕವಾಗು ; ಪರಿತಪಿಸು (?) : ಉಟ್ಟುದಂ ಕಳೆಯದಿರಿಂದು 
ಬೇನೆ ಕೆಳರ್ದಪ್ಪುದು (ಕಾವ್ಯಸಾ. ೯೯೪ ಶೂದ್ರಕ); ಕೆಳರೆ ವಿರಹಿವೃಂದಂ 
ಪುಷ್ಟಿ ತಾಶೋಕದಿಂದಂ ತಳರೆ ಕುಸುಮಜಾಳಂ ... ಬಳೆಯೆ ಮದನ 
ದಾಹಂ ಬೀಸುಗುಂ ಗಂಧವಾಹಂ (ಕಾವ್ಯಾವ. ೫೫೮). ೬. ಕೂಗು; 
ಕಿರಿಚು; ಗರ್ಜಿಸು: ಸಿಕ್ಕದೋಡಿತು. ಕಾಡೆ ಕೆಳರೋಡಿದಂತೆ 
(ಕಾಲೂರ. ೮೩-೧೮೩). ೭. ಕೂಗಾಡು ; ವಿವಾದಮಾಡು (9): 
*ಕೈಳರ್ದುದು ವಿವಾದಮೆಲೆ ಚತುರಾಸ್ಮ* (ಚತುನಿ. 11,೪೬). ಕೆರಳ್‌ ; 
೩. ಮರೆಲ್ವ ಭೂತವ್ರಜದ ರೋಂಪಸಿ ಕೆರಳ್ವ ಭಟರಟ್ಟಿ ಗಳಲೆಸೆದುದು 
ಕೂಡೆ ರಣಭೂಮಿ (ಕುವ್ಯಾಕ. ೧೫-೩೩). ೪. ಪಿಂಗಳಕಂ ಕಿನಿಸಿ ಕೆರಳ್ಲು 
ಕಿಡಿಕಿಡಿವೋಗಿ (ಪಂಚತಂ. ೧೦೬-೭', ಮಾರಿ ಮೀಜಕದಡೆ ಮ್ರಿತ್ಯು ಕಡಂಗಿ 
ದೊಡಾರ್ದು ಭೈರನಂ.ಕೆರಳ್ಹಡೆ (ಎಕ. ೫1, ಚಿತ್ರದು. ೧೩-೧೮ ;1124) ; 
ಕೈವಿಡಿದೆಳೆವುದುಂ ಕೆರಳ್ಹು ಕುಮಾರಂ (ನಂಬರ. 
ಏತ್ತಜ್ವರಿತಂಗೆ ಪಾಲುಶರ್ಕರೆಯಂ ಕೊಳ್ವುದೆಂದು ಪೇಳ್ದಡಂ ಕೆರಳ್ವನಲ್ಲದೆ 
ಕೈಕೊಳ್ತನಲ್ಲ (ಧರ್ಮಪ. ೭-೩ವ). *ೆರಳೆರಿ; ೪. ಕೆರಳಿ ವಾಘೆಯ 


ಕೊಂಡು ರಥವನು ಧುರಕೆ ದುವ್ವಾಳಿಸಲು (ಕುವ್ಯಾದ್ರೋ. ೧೦-೧೩) ; 


೬-೧೩೪) ; 


ಕೆಳೆರಿಡು 


ಕೈಕಸೆಯ ಮಗ ಕೆರಳಿದರೆ ಕಲ್ಪದ ಪಶುಪತಿಯ ಪಾಡೇನು 

(ಶೊರರಾ. ೬-೧೦-೧೮); ಕೆರಳಿ ದೂರ್ವಾಸರಿತ್ತುರವಣೆಯ ಶಾಪದಿಂ 

(ಸಾನಂಚ. ೨-೯೨). ೫, ಮನದೊಳು ಕೆರಳಿ ಕೊೋಪದೊಳಿರ್ದ 

(ಭರಚ.೨೫-೫೪); ಈಟಗಳ ಫೆಟ್ಟುಗಳಿಂದ ಕೆರಳುತಲ್ಲಿರುವ ಮದ್ದಾನೆಯ 

ಹಾಗೆ ಕ್ಲೇಶಪಡುತ್ತ (ಕೃವಾಭೀ. ೧೪೩) ; ಅತ್ಯುರುತರ ದುಃಖ ಭಾವ 

ದಿನಳಲ್ವ ಬಳಲ್ವ ಕೆರಳ್ವ (ಶತಕ. ೧೫೯-೨೪); ಯೋಚನೆ ನೂರುಸಲ 

ಮನಸ್ಸಿನಲ್ಲಿ ಕೆರಳುತ್ತಿತ್ತು (ದೂರಸ. ೭೫). ಲೆ. ಕೆರಳಿಸು; ರೇಗಿಸು : 

ಕೃಷ್ಣ ಪಾರ್ಥನ ಕೆರಳಿದನು (ಕುವ್ಯಾದ್ರೊ . ೯-೪೭). ಶೆಲರ್‌,: 

೬, ಕೆಲರುತ್ತಂ ಮುಂದೆ ನಿಂದಿರ್ದದಟರನೆಟ್‌ದೀಡಾಡಿ. . . ಸಾರು 
ತಿರ್ಪಂ (ನಳಚಂ. ೮೦). ಜೆಳೆರು; ೪. ವರ್ಮವಣಕಿಯದೆ ಕೆಳರಿ ನುಡಿ 
ಯುಚಿತಮಲ್ತು (ಪ್ರಭುಘು. ೩-೫೪). ಕೆಳಲ್‌ ; ೪. ಕಲಹಕ್ಕೆ ಕಚ್ಚಿ 
ವಾಸುವ ತಲೆವೆತ್ತಿ ಕೆಳಲ್ಲು ಜಗಳವಾಡುವ (ಸಮಪ. ೩-೫೫). ಕೆಳಲು:: 
೪. ಕೆಳಲಿ ಬಳಿಕ ಚಕ್ರೇಶ್ವರನಾದುರಗಲಿಸಿ ಸಿಹ್ಮರಥನೊಳು ಕಾದಿ 
(ನೇಮಿಸಂ. ೧೩-೧೮) ; ಸಿಡಿಲ ಕೇಳ ಹರಿಯಂತೆ ಕೆಳಲಿ (ಸಮ್ಯಕ್‌, 
೮-೧೯); ಕಳಲದೆ ಕೆಳಲದೆ ಬಳಲದೆ ಹಳಿಯದೆ ಸುಳಿಸುಳಿಗೊಳ್ಳದೆ 
(ಯೊ ಗಾ ೦ ವಿ. ೬೨೨೧); ಕೋಲಿನ ಮೊನೆಯಿಂದಲಿ ಕುಸುರಿದಜೀಯೆ 
ಕೆಳಲಿದನು (ವರ್ಧಸಾಂ. ೭-೧೬). 

[ದೇ. ॥ ತಮಿ, ಕಿಳರ್‌; ಮಲ. ಕಿಳರು; ತೆಲು. ಳೆರಲು] 

ಕೆಳರಿಚು "ಕೆಳರ್ಚು' ನೋ. 

ಕೆಳರು "ಕೆಳರ್‌'.ನೋ. 

ಕೆಳರ್ಚು, ಕೆರಳಿಚು, ಕೆಳರಿಚು, ಕೆರಳ್ಚು (ಕ್ರಿ). ಉದ್ರೇಕಿಸು; 
ಕೇಗಿಸು: ಮನದ ಪಿಶಾಚಕ್ಕೆ ವಚನರಚನಾಧೂಪಮಂ ತೋಟಿ ವಿರಹ 
ವಿಕಾರವಂಂ ಕೆಳರ್ಚಿ (ಅನಂಪು. ೧೧-೩೭ ವ) ಕೆರಳಿಚು: ಮರುಳು 
ಮಗನೇ ಕೃಷ್ಣರಾಯನ ಕೆರಳಿಚುವರೇ (ಕುವ್ಯಾಉ. ಓರಿಇ ೧೦-೧೫), 
ಕೆಳರಿಚು: ಹಿಳುಕ ಮುಲದೊಡನೆಚ್ಚು ಭೀಮನ ಕೆಳರಿಚಿದರೈ ಕರ್ಣ 
ನಂದನರು (ಕುವ್ಯಾಕ. ೧೦-೩೮). ಕೆರಳ್ಹು : ಆಕೆರಳ್ಳು - ಆಸ್ಫೋಟನೇ 
(ಪ್ರಕಟಳೋಪೋದ್ರೇಕೇ) ? (ಶಮಧಾ); *ೆಡೆವತ್ತಿದೆನ್ನಯ ಬಾಣದಿಂ 
ಕಡೆಸಾರ್‌ ಬಿಡೆಂದು... ಪಾರ್ಥನೊತ್ತಿ ಕೆರಳ್ಳಿದಂ (ಶಬಕಂ. ೪-೨೬); 
ಅರ್ಜುನನ ಮೇಲೆ ತಂತ್ರವನೆಸಗಿ ಶಾಪಮಂ ಕುಡಿಸಿದಳ್ಹೇವನದಿಯಂ 
ಕೆರಳ್ಳಿ (ಜೈಮಿಭಾ. ೯ ಸೂಚನೆ). [(ಕೆಳರ್‌ + -ಚು) 

ಕೆಳೆಲ್‌ "ಕೆಳರ್‌' ನೋ. 

ಕೆಳಲು "ಕೆಳರ್‌? ನೋ. 

ಕೆಳಲೋಕ (ನಾ). ಭೂಲೋಕದ ಕಳಗಿನ ಲೋಕ; ಅಥೋ 
ಲೋಕ: “ತಳಮತ್ತ ತಳ ವಿತಳ ಸುತಳಂ ರಸಾತಳ ತಳಾತಳಮು ಪಾತಾಳ 
ಮೆಂದು ವರ್ತಿಸುವ ಕೆ[ಸಾಠಾಂ. ತ]ಳಲೋಕಮೇಳಕ್ಕು” (ಮಂಗರಾ. 


೧೦-೩೨) ; ಬನ್ನಿ ಕೆಳೆಯರಿರ ತನಿಯೆರೆನೆ ಕೆಳಲೋಕವಾಸಿಗಳಿಗೀ 
ಸ್ಮಳದೆ (ಪಾರಸಿ, ೨೩-೫೨೭). [ಕೆಳ (ಎ ಕೆಟ) * ಲೋಕ] 
ಕೆಳನ "ಕೆಟವ' ನೋ. 


ಕೆಳೆನಾಡಿ, (ನಾ). “ಒಂದು ಬಗೆಯ ಕಬ್ಬು” (ಪಂರಾಮಾ ಕೋಶ) :| 
ಪಲ್ಲಟಿಸದೆ ಕಣ್ಗಳ" ನಿಂದಲ್ಲಿಯೆ ನಿಲೆ ತಮ್ಮೊಳೆಳಸಿ ನೋಡುವ ಪದ 
ದೊಳ್‌ ಫುಲ್ಲಶರಂ ಕೆಳವಾಡಿಯ ಬಿಲ್ಲಂತಿರ್ದೆಸಗದರಲ ಸರಲಂ ಸುರಿದೆಂ 
(ಚೆಂರಾಮಾ. ೮-೧೪). (1) 

ಕೆಳವಾಡ್ಕಿ(ನಾ). ಒಂದು ಊರಿನ ಮತ್ತು ನಾಡಿನ ಹೆಸರು: ಕೆಳವಾಡಿ 
ಮೂನೂಜುಂ (ಸೌಇಇ, 7601-11, ೧೧೯-೩೮; 948) ; ಕೆಳವಾಡಿಯ 
ಕೆಜಿಗೆ ಬಿಟ್ಟಿ ಕೆಯಿ ೨೦ ಮತ್ತರುಂ (ಎಇ. IV, ೨೬೧-೨೨; 1053) ; 
ಕೆಳನಾಡಿ ಮೂನ್ನೂಣುಮಂ (ಇಆ. 1X, ೯೮-೨೨; 1169). [2] 


ಕಾ 


5 


20 


90 


40 


43 


ಪಿಂ 


ಕೆಳೆಗೊಳ್‌ 


ಕೆಳವು (ನಾ). ಎಳೆಯುವಿಕೆ; ಆಕರ್ಷಣ: ಕೆಳವು, ತೆರವು, ಎ:ವು 
(ಶಮದ. ೨೧೦ ಪ್ರಯೋ). (ಕೆಳೆ, + -ವು) 

ಜೆಳೆವೆ "ಕೆಟವೆ' ನೋ. 

ಕೆಳಸಾಗು (ಕ್ರಿ). ಕೆಳಸಾರ್‌ ; ಉಲ್ಫೆ ಉಳುಕಿದ ಹಾಗೆ ಗಳಕನೆ ಕಳಚು 
ವರೆ ಕೆಳಸಾಗುತ (ಕೃಷ್ಣಾಕು. ೪೯-೬). [ಕೆಳ (೮ ಕೆಜಿ) * ಸಾಗ್ಯು] 

ಕೆಳೆಸಾರ್‌ (ಕ್ರಿ). ಕೆಳಕ್ಕೆ ಹೋಗು: ಪೋತಂದಂ, ಕೆಳಸಾರ್ದಂ 
(ಶಮದ. ೧೩೭ ಪ್ರಯೋ). [ಕೆಳ (ಆ ಕೆಬ) + ಸಾರ್‌] 

ಕೆಳಾಮುದ್ಧ (ನಾ). ಒಬ್ಬಾತನ ಹೆಸರು: ಎಳಾ ಅಲಕ್ಕೊನಾಡಿ 
ತಾಳೆಯೋನ್‌ ಮೀ * ಣೆಯ್ಮ ಇಕ್ಕಿಸಿ ಸತ್ತಾನ್‌ ಫ್ರೊಟ್‌ನ್ಹಾ ಕೆಳಾ 
ಮುದ್ದನ್‌ (ಸೌಇಇ. 120-1, ೨-೧೨; 9ನೆಯೆ ಶತ). [?] 

ಕೆಳ (ನಾ). ಒಂದು ಬಗೆಯ ಸುಗಂಧ ದ್ರಮ್ಯ (2): ಮಣಿಮಯ 
ಭಾಜನಂಗಳೆೊಳ್‌ ತೆಕ್ಕನೆ ತೀವಿದ ಪಂಚರತ್ನದ ಕೆಳ [ನಾಕಾಂ.ಕೇಸರಿ)ಯ 
ಕತ್ತುರಿಯ ಕೊಳತಳ [ಪಾಣಾಂ. ದ] ಕಪ್ಪುರದ ಪಳಿಕಿನ ಬಾಯಿನಂಗಳಂ 
(ಆದಿಪು. ೪-೩೪ ವ). [ಆ ಚಳೆಯ] 

ಕೆಳ್ಳೆ, ಗೆಳ್ಳೆ (ಕ್ರಿ). ಎಳೆ; ಸೆಳೆ; ಆಕರ್ಷಿಸು: *ಕೆಳೆ- ಆಕರ್ಷಣೇ ? 
(ಶಮಥಾ) ; ಹಲಯದಿಹುಡೆ ಧರ್ಮ ತನುವ ಕೆಳೆಯದಿಹುದೇ ಸಿದ್ಧಿ 
ಚಿತ್ತವಲುಗದಿಹುದೆ ಮುಕ್ತಿ (ಕವಿಚ. 11, ೭೮ ವೃಷಭಗೀತೆ). ಗೆಳ್ಳೆ: 
ಸೆಳೆದೀಡಾಡುರೆ ತಂ೦ಬಿರ್ದ ಪದಕವ ಕಳೆ ಜಘನದ ಕಾಂಚಿಯನು 
ಗೆಳೆದು ಬಿಸಾಡುಟ್ಟಿ ನಿಜಕಿಯ , , , ತಳುವೇಕೊ ತಕ್ಕೆಯೊಳಿರ್ದು 
(ಕುರಾಸಾಂ. ೨೬-೫೮); ಅವಳುಟ್ಟ ಮಿಜುಪ ದುಕೂಲದ ಸೀರೆಯ 
ಗೆ[ನಾಠಾಂ. ಸೆ)ಳೆದಳು (ಕುರಾಸಾಂ. ೩೩-೯೦). 

ಕೆಳೆ, ಗೆಣೆ, ಗೆಳ್ಳೆ (ನಾ). ೧. ಸ್ನೇಹ; ಮೈತ್ರಿ; ಸಖ್ಯ: “ಸಖ್ಯಂ 
» * ೬: ಸಭಾಜನಂ - ಈ ೯ ಕೆಳೆ” (ಹಲಾಯು. ೧೬-೨೧); ಶ್ರೀ 
ಗುಣ್ಣಿಜ್ಜಲಾ ಸಿಯಕೊಲ್ಲ ಅಸಿ ಉನ್ನತನ್‌ ಎನ್ವೊನ್‌ ಕೆಳೆಇನಿತ್ತನ್‌ 
(ಎಕ. 20೪1, ತುಮಕೂ. ೯೫-೯ ; 780); ಕೆಳೆ ಸಂಗಳಿಸುಗೆ ನಿಮಗಮೆ 
ಮಗಮಿಂ (ಆದಿಪು. ೧೧-೧೩೩) ; ನೀನಿಂದೆನ್ನ ಮನೆಗೆ ಬಾರದಂದು ನಿನ್ನ 
ಕೆಳೆ ಟಕ್ಕರ ಕೆಳೆಯಂತಕ್ಕುಂ (ಪಂಚತಂ. ೧೨೫-೧೮) ; ನೀರಿಲ್ಲದೆಡೆಯ 
ಬೆಳಸುಂ ಕ್ರೂರರ ಕೆಳೆಯುಂ ವಿವೇಕಿಯಲ್ಲದನರಸುಂ (ಧರ್ಮಾಮೃ. 
೭-೪೮); ಆರಿಗಾರೂ ಇಲ್ಲ ಕೆಟ್ಟಿವಂಗೆ ಕೆಳೆಯಿಲ್ಲಾ (ಬಸವ. ೨೫); 
ಅನಾಮಿಕರೊಡನೆ ಕೆಳೆ... ಸುಳಿದ ಗಾಳಿಗೆ ಮಲಿನ ದೀವಿಗೆಯಂತೆ 
(ಕುವ್ಮಾಉ. ೩-೬೮). ೨, ಗೆಳೆಯ; ಸ್ನೇಹಿತ pe ಮಿತ್ರ: ಕೈಗೊಂಡತ್ತ 
ಪರಿಮಿತ ರಾಗಮೆರ್ದೆಯಂ ನೃಪತಿ ಸನಾಭಿಗಳಾ ಬಂಧುಜನದಾ ಕೆಳೆಯಾ 
(ಕವಿರಾ. ೨-೨೨); ಪಗೆಯ ಪಗೆ ಕೆಳೆಯಲ್ಲೀ (ಮಲ್ಲಿಪು. ೩-೭೭); 
ಕೆಳೆಯೇ ಸರ್ವರೊಳುತ್ತಮಂ (ಸೋಮೇಶ. ೧೪); ಕೆಲರ್ಗೆ ಕೆಳೆ ಗಡ 
ಕೆಲರ್ಗೆ ಹಗೆ ಗಡ ಕೆಲರ್ಗುದಾಸೀನಂ ಗಡ (ಸಾನಂಚ. ೮-೩೧). ಗೆಣೆ: 
೧. ಹಗೆಯನರ ಗೆಣೆ ಹೊಲ್ಲ (ಸರ್ವಜ್ಞ. ೧೧೫೩). ೨. ಪುರಜನಮಂ 
ಪರಿಜನಮಂ ಕರಮುಕ್ಕಿಂ ಪಿಡಿದು ತನ್ನ ಗೆಣೆಗಳ್ಲಾನುಂ ಪರಿಭನಿಸಿ 
ಬಡಿಯಲ್‌ (ಧರ್ಮಾಮೃ. ೨-೧೪). ಗೆಳ್ಳೆ: ೨. ಇಜವಿಟ್ಟಿಗೆವಂದ 
ರಸುಗೆಳೆಗಳಂ ರಣದೊಳ್‌ ತಳ್ತಟ್ಟಿ (ಮುಂಬರಾ. ೫೭, ೨೪೦-೨೩; 1060). 

(ಡೇ. ॥ ತಮಿ. ಕೇಳ್‌; ಶುಳು. ಗೆತ್ತ್‌) 

ಕೆಳೆಗೊಳ್‌, ಕೆಳೆಗೊಳು, ಗೆಳೆಗೊಳ್‌ (ಕ್ರಿ). ಸ್ನೇಹಮಾಡು; ಗೆಳೆತನ 
ಮಾಡು ; ಒಡಗೂಡು ; ಜೊತೆಗೂಡು : ದೈವವಿದಂಗನೆಯೊಳ್‌ ಕೆಳೆ 
ಗೊಳ್ವವಂ ಸುಹೃಜ್ಜನದಯಿತಂ (ಜಾತತಿ. ೧೭-೪); ಫೊಲ್ಲರೊಳ್ಳಿಳೆ 
ಗೊಳ್ಳದಿರ್ಪುದು ಶಿಷ್ಟರೊಳ್‌ ವಿನಯಮ ೦ ಪ್ರತಿಪಾಲಿಸಿರ್ಪುದು 
(ಧರ್ಮಾಮೃ. ೫-೧೦೦); ಅಡವಿಯನೆ ಕೆಳೆಗೊಂಡು ನೆಲದೊಳಗೆ ಬೈಚಿಟ್ಟು 
(ಸರವ. ೧೭-೮೨); ಕಲಾಪ್ರೌಢರಲ್ಲದರ ಕೆಳೆಗೊಳ್ಳದ (ಸೌಂದಪು.೭-೩೭)- 


ಕೆಳೆಗೊಳಿಸು 


ಕೆಳೆಗೊಳು : ಕೆಳೆಗೊಳುವುದು ಸೇವೆಗೈವುದು ನಲ್ಲನ ಬಳಿ ಸಲುವುದು 

(ಹದಿಬ. ೩-೪೨). ಗೆಳೆಗೊಳ್‌ : ಸಸ್ಪೃಹರೆಲ್ಲಂ ಗೆಳೆಗೊಂಡು ಬಣ್ಣಿ 

ಸುವರ್‌ (ಅಜಿ ಪು. ೧೨-೧೨) ; ಚೆಲ್ಟಿರಡು ರೂಪಾಯ್ತೊ ವಿಮಲತೆ 

ಮಡಲ್ತುದೊ ಗೆಲ್ವ ದೆಸೆ ಗೆಳೆಗೊಂಡಡರ್ದುದೊ (ಜೈಮಿಭಾ. ೧೯-೪೯). 
[ಕೆಳೆ * ಕೊಳ್‌] 

(ಕ್ರಿ). ಜೊತೆಗೂಡಿಸು; ಸೇರಿಸು: 
ನೊಸಲ್ವೆಜಕೆಗೆ ಕೆಳೆಗೊಳಿಸುತ೦ (ನಂಬಿರ. ೯-೧೨೩) ; ಪೇರುರದೊಳ್‌ 
ತೋರ (ಪಾಕಾಂ. ತಾರ]ಹಾರಮಂ ಕೆಳೆಗೊಳಿಸಿಯುಂ 
(ರಾಜಶೇ. ೧೩-೫೯ ವ). [ಕೆಳೆಗೊಳ್‌ + -ಇಸ್ಯು] 
ಕೆಳೆಗೊಳು "ಕೆಳೆಗೊಳ್‌ ನೋ. 
ಸೆಳೆತನ, ಗೆಣೆತನ, ಗೆಳೆತನ (ನಾ). ಸ್ನೇಹ ಸಖ್ಯ; ಮೈತ್ರಿ: 
ಮುನ್ನಿನ ಕೆಳೆತನಂ ಉರಣಮಾಗೆ ಲಕ್ಷ್ಮಣನೊಳ್‌ ಬಂದು ಕೂಡಿದಂ 
(ಸಂರಾಮಾ. ೧೬-೩೯ ವ); ತನ್ನ ಕಿಜರಿಯಂದಿನ ಕೆಳೆತನಮಂ ನೆನೆದು 
(ಧರ್ಮಾಮೃ. ೪-೧೯೩) ; ಕೆಳೆತನದೆ ನಂಟು ವಿಷಯದ ಬಂಧುವಾತುಗಳ 
ಬಲದೊಳ್‌' (ಹಡಳಾ. ೧-೩೧); ಕೈಸನ್ನೆಯಿಂದಾ ಮುಕ್ತಿಬಾಲೆಯಂ 
ಕೆಳೆತನಕೆ ಕರೆವಂತೆ (ಚೆಬಪು. ೫-೩೯); ಹಿರಿತನಕೂ ಕೆಳೆತನವೇ ಮಿಗಿಲು 
(ಗಣೇಶ. ೨-೨೭). ಗೆಣೆತೆನೆ: ಈಗ ಬಾಪೂ ಒಲ್ಲೆ ಅನ್ನೂದಕ್ಕ ಆ 
ಪಡದಯ್ಯನ ಗೆಣೆತನ ಕಾರಣ (ಗ್ರಾಮಾಯ. ೭೩). ಗೆಳೆತನ : ಅವರಿಬ್ಬರ 


ಛಾ 


ಕರಕಮಲಮಂ 


10 


ಗೆಳೆತನ ದಿನೇದಿನೇ ವೃ ದ್ಮಿ ಯಾಗುತ್ತಿದೆ (ರೂಢಿ). [ಕೆಳ್ಳೆ + -ತನ) 
ಕೆಳೆನಲ್ಬು (ನಾ). bY ಸ್ವಸ್ತಿ ಶ್ರೀ ಸಿಗುಣೂರೆರ್‌ ಕೆಕಿನಲ್ಬು|20 
(ಎಕ. hd ಮುಳುಬಾ. ೧೧೮-೧ ; 9ನೆಯ ಶತ). [?) 


'ಕೆಳೆಯ, ಗೆಣಿಯ, ಗೆಳೆಯ (ನಾ). ೧. ಜೊತೆಗಾರ; ಸ್ನೇಹಿತ; 
ಸಖ; ಮಿತ್ರ: *ಕೆಳೆಯಂ ಮಿತ್ರಂ ವಯಸ್ಕಂ ಸುಹೃದನೆನೆ 
ಸಹಾಯಂಗೆ ಪರ್ಯಾಯ ನಾಮಂ? (ವಸ್ತು ಕೋ. ೧೦೦-೧೧); ಎನ್ನ 
ಕೆಳೆಯನಪ್ಪ ಯಮದಂಡಂ (ವಡ್ಡಾರಾ. ೧೨೮-೬); ಬಗೆವೇಟೊಡೆನ್ನ 
ಮೇಳದ ಕೆಳೆಯರ್ಕಳಿಲ್ಲ (ಪಂಪಭಾ. ೪-೭೯); ನಿನ್ನ ಕೆಳೆಯಂ 
ಸುಯೋಧನನ್ನೋಡದೆ ನುಡಿಯದಪ್ಪಿಕೊಳ್ಳದೆ (ಗದಾಯು. ೫-೧೬); 
ನರಕೆಗತಿಗಿಟಿವ ಜೀವೋತ್ಸ ರಮನೊಳ್ಳ ತಿಗೆ ತರ್ಪೊಡಾತನೆ ಕೆಳೆಯೆಂ 
(ಧರ್ಮಾಮೃ. ೭-೧೨೫); ಹಂತಿಯಲಿ ಕುಡಿದರು ಕೆಳೆಯರಿಗೆ ಸವಿದೋಜಕಿ 
(ಕುವ್ಕಾ ಭೀ. ೫-೩೧); ಕೆಳೆಯರಿಂ ಬೇಟಿಂ ಸುಪುತ್ರ ರಿಂದಿಹಪರಂಗಳಸುಖಂ |30 
ಪೆರ್ಡುವಂದದೆ (ಜೆಬಪು. ೮-೨೦). ಗೆಣೆಯ : ೧. ಹತ್ತಿರಿದ್ದರೆ ಹೆಂಡತಿ, | 
ಒಳಿತಿದ್ದರೆ ಅಕ್ಕ ಒಳಿತು ಕೆಟ್ಟರೆ ಗೆಣೆಯ (ಗಾದ). ೨. ವಿಟ; ಬೇಟದವ : | 
ಗೆಣಿಯರನು i ನ್ನೇಯಲಿ ಮಾತಾಡಿಸುತ್ತಿರುವ (ಕೋಗಯ. ೩-೩೩). | 
ಗೆಳೆಯ: ೧. «ಒಂದೇ ಪ್ರಾಯದ ಸಂಗಡಿಗನು ಗೆಳೆಯನೆಂದೆಂಬರು ? 
(ನಾಚಿಕಾ. ೧೩೧) ; ಗೆಳೆಯರೆಲ್ಲ ಕೂಡೆಯಾಡುತ (ಸಂಭಪ. ೮-೬೭). 
ಳೆಕೆಯಳ್‌ - ಜೊತೆಗಾತಿ; ಸಖಿ; ಗೆಳತಿ: ಬಟಾವಿಡಿದೆ ಮುಸುಜು 

ವಳಿಗಳ ಬಳಗಕೆ ೇವೈಸಿ ಮುಗುದೆ ಕೆಳೆಯಳ್‌ ಸರದೊಳ್‌ ಮುಟುಗಿರ್ದು 
ನೆಗೆದುವಂ ಕಂಡು (ಕುಸುಮಾ. ೫-೧೪೮). (ಕಕ್ಕಿ + -೪] | 
ಚೆಳೆಯತನ (ನಾ). ಗೆಳೆಯನಾಗಿರುವಿಕೆ; ಗೆಳೆತನ: ದೀವಿಗೆ ಯ | 
ನೆಸಗಿದ ಖಳಂಗೆ ಕೆಳೆಯತನಮುಮನರ್ಥಕುಳದೊಡೆಯತನವಂನಗ್ಗಳ 40 


35 


ವಿತ್ತುದಂ (ಸಾನಂಡ. ೩-೬೩); ಕೆಳೆಯತ ನಂ, ಸುಖಿತನಂ 
(ಶಬ್ದಾನು. ೪೩೨ ಪ್ರಯೋ). [ಕೆಳೆಯ + -ತನ) 
ಕೆಳೆಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕೆಕೆಯಬ್ಬೆಯು ಸಿರಿ 


ಕಾವಣ್ಣನು ಬಿ ಣ್ಣನು ಜಟ್ಟಯ ಬಯಲಲರೆದಗ್ಗಿ ನಲ್ಲಣ್ಣುಗ 
ಕಟ್ಟಿದರು (ಎಕ. 1೪, ಹುಣಸೂ. ೧೦-೧೧ ; 1020 ?); ಕೆಳಯಬ್ಬೆ ಗಂ | 45 
ಸುಪುತ್ರ (ಎಕ. ೪11, ಶಿವಮೊ. ೧೧-೩೦ ; 1085 ?). [ಕೆಳೆಯ್ಮ + ಅಬ್ಬೆ] 


೨೦೯೬ 


ಕ್ರೇಕೆಗ 


ಕೆಳೆಯಮ್ಮಗಾವುಂಡ (ನಾ). ಒಬ್ಬಾತನ ಹೆಸರು: ಕೆಳೆಯಮ್ಮ 
ಗಾವುಣ್ಣನ ಮಗಂ ಹೊರವಣ್ನ(0)ಗಾವುಣ್ಣ (ಎಕ. ೪111, ಸೊರಬ, 
೬೨-೯; 1032), (ಕೆಳೆಯ್ಯ 4 ಅಮ್ಮ 4 ಗಾವುಂಡ (ಆ ಗಾಮುಂಡ)] 
ಕೆಳೆಯಿಂಕೆ "ಕಳಯಿಂಕೆ' ನೋ. 
ಕೆಳೆಸಂಕಲೆ (ನಾ). (ಇಬ್ಬರೆ ಕೈಗಳನ್ನು ) ಕೂಡಿಸಿ ಕಟ್ಟುವ 
ಸಂಕೋಲೆ: ಕಳ್ಳಂಗಂ “ಬ? ಕೆಳೆಸಂಕಲೆಯನಿಕ್ಕಿ ಜೆ 
(ಚಾವುಂಘು. ಟಿ [ಕೆಳ್ಳೆ + ಸಂಕಲೆ] 
ಕೆಳ್ಬು (ನಾ). ಪದರ (?): ಪರಿವಿಷ್ಟ ಸ್ಪಸ್ಟಕರ್ಮಾಸ್ಟ ಕಮಲದಳದಿಂ 
ಕೆಳ್ಬುಗಳ್‌ ಫೋಲ್ಲುವಾದಂ ಚರಮಾಂಗ ವ್ಯಕ್ತಿ ಯಿಂದೊಯ್ಯನೆ ತನುತೆಗೆ 
ಪಕ್ಕಾಗಿ ಜೀನಸ್ವರೂಪಂ ಹರಿಸಂಬೆತ್ತೊಪ್ಪೆ [?) 
ಕೆಅಗಲೂರು « ಕೆಳಟೆಗಾಲೂರ್‌' ನೋ. 
ಕೆಐಗಾಲ (ನಾ). ಒಂದು ಊರಿನ ಹೆಸರು : ಕೆಜಗಾಲ ಮತ್ತಲಿಪ್ಪತ್ತು 
ಗ್ರನ್ನ ಇಪ್ಪತ್ತಾರು ಮತ್ತಲ್‌'ಗಲಕ್ಷಿ (ಎಕ. ೪11, ಶಿಕಾರಿ. ೧೯೪-೧೩; 935). 
[2] 
ಕೆಯಿ (ಕ್ರಿ). ನಮೆ; ನೋಯು: ಈ ಧರ್ಮಕ್ಕೆ ಕಾಯ್ವಾತನಾನರ 
ಕಾವಾಸದೊಳಾಳ್ವು ಭಾನುನಿಧುವಿಪ್ಪನ್ನಂ ಕೆಜಂತ್ತಿಪ್ಪಂ (ಎಇ. Xv, 
೩೨೪-೯೩ ; 1172). [4 ತಮಿ. ಚೆಜು ನದ್ವೇಷಿಸು, ಕನಲು] 
ಳೆಜುವು (ನಾ). ಹೊಲ; ನೆಲ; ಭೂಮಿ: ಮಾದಿಗೋ «ಇಳ ಪನ್ನು 
ವತ ಸಹಳ್ಳಿಲ್ಲರಾಳಂ ಕೆಲ್ಕುನ್ನೊಜ್ಯವು ಒನ್ನು ಕೆಜುವು ಜ* * ಮು 
ಮನೆ ತಾಗಿಮು ಕೊಟ್ಟರ್‌ (ಎಕ, ೩x1೪, ತಿರುಮ. ೧೫೧-೬; ?). 
[+ ತಮಿ. ಚೆಜುವು) 
ಕೆಮಿವೂರ್‌ (ನಾ). ಒಂದು ಊರಿನ ಹೆಸರು: 
ಚೆಟ್ಟಿ ಸೆಟ್ಟಿ (ಸೌಇಇ, X1-ii, ೧೪೮-೧೭ ; 1099). (2) 
ಕೆಜೂರ್‌ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಸಿಯಗೆಲ್ಲ 
ಉರಾಳ್ಸಿ ಕೆಜೂರ್ಗೊಳೆ ಅಸ ಕುಟ್ಟಬಾಗೆ ಊರೇಣಕನುಳ್ಳಿಅಂದು 
ವಿಲ್ಲಾ ರ್‌ (ಎಕ. 2೪7, ತುಮಕೂ. ೯೯-೩ ; 780). (2) 
ಕಲಕಿ, ಕೆರೈ (ನಾ). ಏರಿ ಹಾಕಿ ನೀರು ನಿಲ್ಲಿಸಿದ ಸ್ಥಳ; ತಟಾಕ; 
ಜಲಾಶಯ : *ಆಧಾರಃ, ತಟಾಕಃ- ಈ ೨ ಕೆಜಿ? (ಹಲಾಯು. 
೧೧೧-೫೪) ; ನೀರಿಲ್ಲದ ಕೆಜಿಯ ನಡುವುಮುಂ (ವಡ್ಡಾರಾ. ೮೫-೨೬); 
ಜಾದಗೆ ... ಕೆಜೆಯ ತೊಟ ಯುದಕ ಮನೇನಾದರಿಕುನೆ 
(ಆದಿಪು. ೯-೧೦೯) ; ಎರೆಯೆ ಕೆಚಕಿಯಂತೆ ಬತ್ತಿರ್ದ ಗಲ್ಲಮುಂ 
(ಧರ್ಮಾಮೃ. ೪-೭೫) ; ಅಜ [ಪಾಠಾ ಂ.ಜಕಿ1ಲುಗೊಂಡ ಕೆಜ್‌ಗೆ ತೊಟ 
ಬಂದು ಹಾಯ್ದಂತೆ (ಮಹಾದೇ. ೧೩-೨) ; ಬತ್ತಿದ ಕೆಖ್‌ಯೊಳಗೆ ಬಲೆ 
ಯೇಕೆ (ಕುವ್ಯಾದ್ರೋ. ೧-೭). ಜೆಕ್ಕಿ: ಅರಿದಾಸಯ್ಯಂಗಳ್‌ ಲಿಂಗ 
ಪ್ರತಿಸ್ಕೆಮಾಡಿ ಕೆರೆ ಕೆಳಗೆ (ಸೌಇಇ. x1-1, ೯೪-೮; 1039) ; ಳೆಕೆಯಂ 
ಕಟ್ಟಿಸಿ .. . ದೇವಿಂಗೆರೆಯ ಬಡಗಣ ಕೋ ಡಿಯಲಿ (ಮೈ ಆರಿ. 
೧೯೩೦, ೬೬-೪೪; 1080) ; ಅವಳು ಏಳು ಕೆಕಿಯ ನೀರು ಕುಡಿದವಳು 
(ಬಾಣಆ. ೨೧೭); ಕೆರೆಯ ಮುಂಡೆ ಅರವಟ್ಟಗೆಯೇ (ಗಾದೆ). 
[ಡೇ. | ಶಮಿ, ಚಿಆಕ್ಕಿ; ಮಲ. ಚಿಜ; ಕೊಡ, ಕೆರೆ; ಶುಳು. ಕೆಕೆ, 
ರೆ, ಕೆದಂ; ತೆಲು. ಚೆಣಜು, ಚಿರು; ಕೋಲಾ. ಪರ್ಜಿ. ಚಿರು] 
| ಕೆಜೆ ಕುಂದ (ನಾ). ಒಂದು ಪ್ರದೇಶದ ಹೆಸರು: ಶ್ರೀ ಪುರುಸಯ್ಯ ಕೆಜಕಿ 
ಕುನ್ಹಾ ಮೂನೂಜುಮಾಳುತ್ತಿ 1 1X, ಹೊಸಕೋ. ೮೬-೨; ಸ 
[ಕೆಆ + ಕುಂದ] 
ಕೇಅಕಿತೊಡಗಿ "ಕೆಜಕೆಗೊಡಗೆ' ನೋ. 
ಳೇಆೆಗ (ನಾ). ಒಬ್ಬಾತನ ಹೆಸರು: 


ಕೆಜ್‌ಗನೆ (ಎಕ. ೫111, ಸಾಗರ. ೧೦೯-೨೩ ; 1042). 


(ಗಾಂ. iW 


ಕೆಜುವೂರೆ ಎಡನೆ 


ಪೊರ್ದ್ವಂ 


ಕಾಯಿಪಿಂದಾಳ್ಹು 


[1] 


ಜೆಜಟೆಗಾಲ್‌ 


ಕೆಆೆಗಾಲ್‌ (ನಾ). ಒಂದು ಊರಿನ ಹೆಸರು: ಕೆಜಿಗಾಲೆ ಮದವ 
ಮುತ್ತರೆಸರಮರಪ್ಪನ್‌ ಪರಮಿಳ್ಳಿ ಎಜಕಿತು ವೀರಸ್ವರ್ಗಂ ಪೊಕ್ಕಂ 
(ಎಕ. ೩11, ಮದ್ದಗಿ. ೯೩-೨ ; ಸು. 750). [ಕೆಜೆ + ಕಾಲ್‌] 

ಕೆಲೆಗಾಲೂರ್‌, ಕೆಅಗಲೂರು (ನಾ). ಒಂದು ಊರಿನ ಹೆಸರು: 
ವಳ್ಳಾನಿ ವಿಷಯ ಪಳ್ಳ್‌ಗ್ರಾಮೇ ಕೆಜ್‌ಗಾಲೂರ್ಪೊಸವಳ್ಳಿ (ಮೈಆರಿ. 
೧೯೩೦, ೩-೧೮ ; 475). ತೆಜಿಗೆಲೂರು : ಜಲಗರಮಾನಿ ಗೊಡಗಣವಳಿ 
ಕೆಜಗಲೂರು ಅತ್ತಿವಳಿಗೆಯ ಮಣಲಿನಾಡ ಮೊರಸು ಹಂನೆರೆಡು 
(ಎಕ. ೪, ಬೇಲೂರು. ೭೧-೨೩೭; 1117). (ಕೆಜಿ + ಕಾಲೂರ್‌] 

ಕೆಅಿಗೂಡಲ್‌ (ನಾ). ಒಂದು ಊರಿನ ಹೆಸರು: ಕೆಅಕಿಗೂಡಲ 
ದೊೇರಗವು ಣ್ಣ ಈ ಮೂನೂರ್ಬೊರ ದರ್ಮ (ಮೈ ಅಂ. ೧೯೧೯, 
೧೦-೭೪ ; 900). [ಕೆಆಕಿ + ಕೂಡಲ್‌] | 

ಕೇಆೆಗೊಡಂಗೆ ಕೆಆ್‌ಗೊಡಗೆ' ನೋ. 

ಕೆಲ್‌ಗೊಡಗಿ "ಕೆಟ್‌ಗೊಡಗೆ' ನೋ. 

ಕೆಅಕಿಗೊಡಗೆ, ಕಟ್‌ಕೊಡಗಿ ಕೆಲೆಗೊಡಂಗೆ, ಕೆಟಿಗೊಡಗಿ, 
ಕೆಆೆಗೊಡಿಗೆ (ನಾ). ಕೆರೆಯ ಉಸ್ತುವಾರಿಗಾಗಿ ಕೊಟ್ಟಮಾನ್ಯ; 
ಕೆರೆಯ ಸಂರಕ್ಷಣೆಗಾಗಿ ಕೊಟ್ಟಿ ಕೊಡುಗೆ: ಕೆಜಕಿಗೊಡಗೆಯ್ಯಾ 
ರಾಜಾಮಾನಂ ಮೂಗಣ್ಣುಗ ಗಟ್ಸ್‌ (ಎಕ. ೩11, ಮದ್ದಗಿ. ೧೦೨-೧೫, 
ಸು, 909); ಆ ಕೆಜಕಿಯ ಕೆಳಗೆ ಕೆಜಿಕಿಗೊಡಗೆಯಾಗಿ (ಎಕ. ೪, ಹಾಸನ. 

ಕೇ ಕೊಡಗಿ: ಬಿದಿರಕೆಆಿ ಕೆಆಕಕೊಡಗಿಯ 
ಸಿಲಾಶಾ ೫೫x ೩ ಕೊಡಗಿಗದೆಗೆ (ಮೈಆರಿ. ೧೯೩೦, ೧೦೦-೧೫; 1524). 
ಕೆಆ್‌ಗೊಡಂಗೆ: ಕೆಜಕಿಯೂರ ತನ್ನ ಕೆಜಿಯ ಕೆಜಕಿಗೊಡಂಗೆಯಲು 
ಭೀಮೇಸ್ವರದೇವರ್ಗ್ಗೆ ಬಿಟ್ಟ ಗಟಕ್ತಿ (ಎಕ. 2೭1, ಚಿತ್ರದು. ಅ೨-೨೮ ; 1074). 
ಕೆಆಕಿಗೊಡಗಿ : ಹಿರಿಯಹಳ್ಳಿ ಮಾಚಸಮುದ್ರದ ಕೆಜಿಯ ಕಟ್ಟಸಿ 
ದಲ್ಲಿಗೆ ಕೆಜಗೊಡಗಿ ತೋಟಿಸ್ಮಳವೊಳಗಾಗಿ (ಎಕ. ೩೪, ನಾಗಮಂ. 
೧೪೦-೭೮; 1225). ಕೆಜೆ ಗೊಡಿಗೆ: ಕೆಜಕಿಗೊಡಿಗೆ ಮಾಂನ್ಯ 
(ಮೈ ಆರಿ. ೧೯೨೯, ೧೦೬-೨ ; 7). 

[ಕೆಕೆ + ಕೊಡಗೆ (ಆ ಕೊಡಂಗೆಯ್ಸ್‌,)] 

ಕೇಲಿಗೊಡಿಗೆ "ಕೆಟಿಗೊಡಗೆ? ನೋ. 

ಕೆೇಆೆಗೋಡು (ನಾ). ಒಂದು ಊರಿನ ಮತ್ತು ನಾಡಿನ ಹೆಸರು: 
ಕೆಜೆಗೋಡು ವಿಷಯೇ ಕೆಜಗೆಗೋಡುತ್ತರ ಪಾರ್ಶ್ವ (ಎಕ. 111, ಮಂಡ್ಯ. 
೧೧೩-೩೫ ; 718). [ಕೆಆ್‌ + ಕೋಡ್ಲು] 

ಕೇಲ್‌ಪಳ್ಳಿ, ಕೆರೆಹಳ್ಳಿ (ನಾ). ಒಂದು ಊರಿನ ಹೆಸರು: ಮುಚ್ಚುಣ್ಣಿ 
ಬಯಲ ಬಳ್ಳಿಗಾವೆ ಕೆಜಪಳ್ಳಿ ಬಂಕ ಸರಿಣ್ಣೆ... ಸಿರಿಪ್ಪಳ್ಳಿಯನ್ತೇಳುಂ 
ಗ್ರಾಮಂ (ಸೌಇಇ. X1-i, ೬೪-೧೨ ; 1008). ಕೆರೆಹಳ್ಳಿ : ಕೂಡಲಿಮಕೆ 
ಧರ್ಮಕೆ ಬಿಟ್ಟ ಕೆಕಿಹಳ್ಳಿ ಗಾವಟೂರಗ್ರಾಮಗಳು (ಎಕ. ೪11, ಶಿವಮೊ. 
೮೧-೧೭ ; 1668), [ಕೆಜೆ ಪಳ್ಳಿ] 

ಕೇಲೆಯೆಮ (ನಾ). ಒಬ್ಬಾತನ ಹೆಸರು: ನೆಲ್ಲೂರ ಮಲೆಯರೆ 
ಕೆಜಿಯಮನ ಮಗ ಅಮ್ಮಣ ಗಾವುಣ್ಣನುಂ (ಎಕ. 1111, ಸೊರಬ. 
೪೬೧-೯ ; 1012). [ಕೆಜಿ * ಅಮ್ಮ (ಆ. ಅಮ್ಮ ,)] 

ಕೇಲೆಯಹಳ್ಳಿ (ನಾ). ಒಂದು ಊರಿನ ಹೆಸರು: ಕೆಆಕೆಯಹಳ್ಳಿಯ 
ಗುಲುಗಣ್ಣ ನೆಆನೂರಟ್‌ವಿನೊಳ್ಳಾದಿ ಸತ್ತಾ (ಎಕ. ೪111, ಸೊರಬ. 
೨೧೬-೮ ; 903). [ಆ ಕೆಜಕೆಪಳ್ಳಿ) 

ಳೆಅ್‌ಯೂರ್‌ (ನಾ). ಒಂದು ಊರಿನ ಹೆಸರು: 
ಜಾದಿಯೂರೆ ಕೊಡಂಗನೂರ ಬಾಡದ ಮುಹಾಜನಂ (ಎಕ. ೫1, ಚಿತ್ರದು. 
೬೪-೨೮ ; 968) ; ಕೆಆೆಯೂರ ತಿಮ್ಮನಾಯಕ ನುಗ್ಗೆಹಳ್ಳಿಯ ಕನಿದಾ 
(ಕಂನವಿ. ೩-೯೧). [ಕೆಜೆ + ಊರ್‌) | 


೧೮೨-೨ ; 1314). 


ಕೆಟಗಿಯೂರ | 


೨೦೯೭ 


ಅ 
ಛಾ 


40 


45 


ಸೆಬಗು 


ಕೇಅಕಿವೆಸ (ನಾ). ಕೆರೆಯನ್ನು ಕಟ್ಟುವ ಕೆಲಸ (7): [ಮಜಕ]ನೆಸನೆನ 
ಗಾಯ್ತೀಗಳ್‌ " ಕೆಣೆವೆಸನೇನೊಸೆದು ನಾಗಿಮಯ್ಯ *ದೇವಂ ಕೆಜೆ 
ಧರ್ಮೆೇತ x ವಜನಂ ಮೇಲ್ನೋಡಿ ನಡೆಯಿಪಂ (ಸೌಇಇ. 21-11, 
೧೬೩-೬೭ ; 1113). (ಕೆಜಕ + ಬೆಸ್ಮ) 

ಕೆಂೆವೊಗು (ಕ್ರಿ). ಕೆರೆಯನ್ನು ಹೊಗು, ಪ್ರವೇಶಿಸು: ಉಂ 
ಯೊಳಳಿದಂ ವ್ಯಾಳಿ ಕೆಜಕಿವೊ(ಪಾ೫ಾಂ. ಯೊ]ಕ್ಕ  ಕೋರಾಂಟ 
(ಸಿದ್ಧರಾ. ೧-೧೦). `[ಕೆಜಕಿ + ಫೊಗ್ಗು,] 

ಕೆಲಿ, ಕೆಳ (ನಾ). "ಕೆಟಗು' ಎಂಬುದಕ್ಕೆ ಸಮಾಸದಲ್ಲಿ ಬರುವ 
ಸಂಕ್ಷಿಪ್ತ ರೊಪ: ಕೆಅಕಿಯ ಕೆಳಗಣ ಕೆಜನುಂ ಮೇಲುಮಕ್ಕಿಯುಮಂ 
(ಎಕ. ೪1, ಕಡೂರು. ೨-೧೭; ಸು. 1110) ; ನಾಟ, ಕೆಬಿ, ಗುಲ... 
ಸೂಲ ಇತಿ ಅವಗಲಿಯಾದಯಃ (ಶಬ್ದಾನು. ೧೪೦ ವ್ಯಾಖ್ಯಾ). 
ಕೆಳ. "ಕೆಳಗಲ್ಲ? ಪರಾ. [ಆ ಕೆಎಗು] 

ಕೆಬಗಡೆ (ನಾ). ೧. ಕೆಳಗಿನ ನಿಟ್ಟು, ಭಾಗ; ತಳಭಾಗ : ಸೆಡೆನಂ 
ನಾಗೇಂದ್ರನತ್ತಲ್‌' ಕೆಪಗಡೆ ಫೊಡೆವಳ್‌ ಧಾತ್ರಿ ಮೇಲಿತ್ತಲತ್ತಲ್‌ 
(ಜಗಎ. ೬-೩೦). ಕೆಳೆಗಡೆ: ೨. ಫೂರ್ವದಿಕ್ಕು; ಪೂರ್ವ; ಕೆಳ 
ಗಡೆಯ ಸೀಮೆ: (ಕಿ). [ಕಟ + ಕಡ್ಮೆ] 

ಕೆಬಿಗಿವಿ, ಕೆಳಗಿವಿ (ನಾ). ೧. ಕಿವಿಯ ಕೆಳಭಾಗ. *ೆಳೆಗಿವಿ: 
೨. (ಆಲಂ) ಅಲಕ್ಷ್ಯ; ಅನಾದರ: ಆ ವಿಚಾರವನ್ನು ಅವನು ಕೆಳ 
ಗಿವಿಯಿಂದಲೆ ಕೇಳಿದನು (ರೂಢ). [ಕೆಐ + ಕಪ್ಪ] 

ಕೆಲಿಗಿನಿಗೆಯ್‌ (ಕ್ರಿ). ಅಲಕ್ಷಿಸು; ಅನಾದರಮಾಡು : ಮಾಳವಿಗರಂ 
ಕೆಬಿಗಿವಿಗೆಯ್ಶಲೀಯದಾಟಂದು (ಪಂಪಭಾ. ೬-೨೯ ವ) ; ಆ ಮಾತಂ 
ಕೆಬಕಿ£ಗಿ]ವಿಗೆಯ್ದು . . . ದುರ್ಯೊಣಧನನಿಂತೆಂದಂ (ಸಂಪಭಾ. 
೧೩-೮೬ವ). [ಕೆಜಗಿವಿ - ಕೆಯ] 

ಕೆಬಗಿವಿಗೇಳ್‌ (ಕ್ರಿ). ಕಿವಿಯ ಮೇಲೆ ಹಾಕಿಕೊಳ್ಳದೆ ಇರು; 
ಕೇಳಿದರೂ ಕೇಳದಂತೆ ವರ್ತಿಸು; ಅಲಕ್ಷಿಸು: ಸುಯೋಧನಂ 
ಕೆಬಗಿವಿಗೇಳ್ಲು ಮರುಳ ಮಾತಿನೊಳ್‌ ಪುರುಳಿಲ್ಲೆಂದು ಕಿಜದೆಡೆಯಂ 
ಪೋಗೆವೋಗೆ (ಗದಾಯು. ೪-೪೪ ವ) ; ಅತಿಪ್ರಿಯಸಖನ ಮಾತಂ ಕೆಲ 
ಗಿವಿಗೇಳುತ್ತಂ (ಲೀಲಾವ. ೧೪-೫೧ ವ). (ಕೆಟಗಿವಿ * ಕೇಳ್‌] 

ಳೆಟಿಗು, ಕೆಳಗು (ನಾ). ಕೆಳಭಾಗ; ಅಥೋಭಾಗ : ವೃದ್ಧಂ ಕೆಆಗ 
ನೀಕ್ಷಿಸುತ್ತುಂ ನಡೆವಂ (ಬಾಧಪು. ೫-೩೨). ಜೆಳೆಗು: “ಅಧೋಧ 
ಸ್ತಾದುಪಮಿಸಲು ಕೆಳಗಕ್ಕು” (ಮಂಗರಾ. ೧೮-೨೦) ; ಕೆಳಗು ಮೇಲಾ 
ಗುವರೊಡನೊಡ ನೆಗೆವರು ನಿಂದು ಇಕಾದುವರು (ಮೋಹತ. ೧೨-೮೬). 

ಕೆಬಗಣ'", ಕೆಳಗಣ್‌ - ಕೆಳಗಿನ ದಿಕ್ಕು; ಕೆಳಗಡೆ: “ಆಧಸ್ತಾತ್‌; 
ಅವಾಕ್‌, ಅಧಃ - ಈ 4 ಕೆಳಗಣ ಪೆಸರ್‌ ? (ಹಲಾಯು. ೧೭-೧೦೨) ; 
ಕೂಪದಿಂ ಕೆಟಗಣದೊಂದು ತಾಣಡೊಳಗಿರ್ದ(ಕಾವ್ಯಸಾ. ೬೧೧ ಶೂದ್ರಕ); 
ಕೆಳಗಣ್ಣೆ ಕಿಟತ್ಕಿನೆಂಬಾಡೇಶಂ (ಶಮದ. ೧೭೬); ತಾಂ ಕೆಳಗಣ್ಣೆ ಪೋಯ್ತು 
ಲಜ್ಞಾವಹದಿಂದೆ ಭೋಗವತಿ (ಕುಸುಮಾ. ೨-೧೨೯). ಕೆಬಗಣ, 
ಕೆಳಗಣ - ಕೆಳಗಿರುವ: ಕೆಟಿಗಣ ಕೆ'೦ದಳಿರ' ಫುದಿದೆ ಮೇಗಣ 
ಪಂದಳಿರ್‌ (ಪಂಸಭಾ. ೫-೩೨); ಕೆಆೆಯ ಕೆಳಗಣ ಹಿರಿಯ ಗದೆಯ 
ಬಸದಿಯ (ಮೈಆರಿ. ೧೯೩೩, ೩-೧೧; 1160). ಕೆಟಗಣಂ ಕೆಳಗೆ 
ಇರುವವನು: ಮೇಗಣಂ ಕೆಬಗಣಂ ನಡುವಣಂ (ಶಮದ. ೧೧೧ ಪ್ರಯೋ). 
ಕೆಬಗುಮೇಗಿಕ್ಕು - ಉರುಳಿಸು; ಬುಡಮೇಲು ಮಾಡು: ಇದ 
ಕಿಡಿಪ್ಪೊನ್ಗೆ ಶ್ರೀ ಪರ್ವ ತಮನ್‌ ಕೆ:ಎಗು ಮೇಗಿಕ್ಕಿದ ಪಾಪಮಕ್ಕೆ 
(ಎಕ. ೫ (8), ಚಿಕ್ಕಬ. ೬೬-೨೪; 850). 
[ಜೇ.॥ ತಮಿ. ಮಲ. ಕಿಟಕ್ಕು; ತುಳು, ತಿರ್ತ್‌; ಕೊಡ. ಕಸಿ, ಕಳಿ; 

ತೆಲು. ಕ್ರೀ, ಕ್ರಿಂದ] 


ಕೆಲಗೆ ೨೦೯೮ ಫೇಂಕರಿಸು 


ಕೆಬಲೆನಾಡು (ನಾ). ಒಂದು ನಾಡಿನ ಹೆಸರು: ಆ ವಾಯ ಕೆಬಲೆ ನಾಡ 


ಕೆಬಗೆ, ಕೆಳಗೆ (ಅ). ೧. ಕೆಳಭಾಗದಲ್ಲಿ ; 
ಪೆರ್ಗೆಜೆಯ ಕೆಲಗೆ ಆಯುಗಣ್ಣುಗಂ (ಎಕ. 1೪, '.ನಾಗಮಂ. ೮೫-೬೮; 
776) ; ಮರದ ಕೆಬಗೆ ಪೊನ್ನ ಮಡಕೆ ಯೊಳ್‌. ಬೋನಮನೊಡ್ಡಿ 
(ವಡ್ಡಾರಾ, ೮೯-೧೨) ; ಒಂದಾಲದ ಮರದ ಕೆಟಗೆ ವಿಶ್ರಮಿಸೆ (ಪಂಪಭಾ. 
೮-೩೭ ವ); ಎನಿತು ತಾಳಮರನೇಜಕಿದೊಡಂ ತಲೆಗೆ ಕಾಲ್ವೈಟಿಗೆಂಬಂತೆ 
(ಧರ್ಮಾಮೃ. ೬-೧೭೩). ಕೆಳೆಗೆ: ೧. ಕೆಳಗೆ ಎಣ್ಣುಮತ್ತಲ್‌ ಗಟಕಿ 
(we. 201, ೭0-೧೯; 567); ಕೆಣಕೆಯ ಕೆಳಗೆ ಗಬ್ತಿ ಕಮ್ಮ 
ಮೂವೊತ್ತು (ಎಕ. ೪11, ಶಿವಮೊ. ೮೯-೨೮; 1111); ಮೇಲೆಯುಂ 
'ಕೆಳಗೆಯುಂ ಆ ತೆಜದಿನಿರೆ ವಿಸರ್ಗಂ (ಶಮದ. ೧೭ ವೃತ್ತಿ). ೨. ಹಿಂದೆ; 
ಪೂರ್ವದಲ್ಲಿ : ನಾಲ್ಕು ನೂರು ವರ್ಷದ ಕೆಳಗೆ (ಮುಂಬಯಿ ೪-೯೮). 

ಕೆಳಗಿಡು - ಕೆಳೆಕ್ಕೆ ಇಡು: ನಿಮ್ಮ ಶಸ್ತ್ರಗಳನ್ನು ಮೊದಲು ಕೆಳಗಿಡಿ 


ಅಡಿಯಲ್ಲಿ ; ತಳಕ್ಕೆ: | 


5 ಕೆಲವ, ಕೆಳವ (ನಾ). ೧.- ಮುದುಕ; 


0 


ಬೆಳತೂರ ಪಡುವಣ ದೆಸೆಯ ಮೊಜಡಿಯೊಳ್‌ ಪಿರಿಯ ಪನ್ನಿಗೆವಿಟ್ಟೊಡೆ 
ಪನ್ಹಿಯುಂ ನಾಯುಮೊಡಸತ್ತುವು (ಎಕ. 111, ಮಂಡ್ಯ. ೪೧-೧೦ ; 950). 
[ಕೆಟಲೆ * ನಾಡು] 
ವೃದ್ಧ: “ಕೆಬವನೆಂದು 
ಮುದುಕಂ” (ಶಮದ. ಪರಿ. ೧); ಕೆಬವಂ, ಪೆಟವಂ (ಶಬ್ದಾನು. 
೧೪೦ ವ್ಯಾಖ್ಯಾ); ಓ ಕೆಬವ ತೆಯ್‌ರೆಸಿಯ ಸುದ್ದಿಯೇ ನೀಗಳ್‌ 
i: ೨. ಶ್ರೇಷ್ಠ; ಹಿರಿಯ: ಶ್ರೀಕೆಜನರಾಳ್‌ ಧುಲಿ 
ಪ್ರಭುಡೇವ ಗೊಂಡ (?) ದೆರನಿತ್ತೆ ಎದೋಸೊನ್‌ (ಇಆ.೫, ೧೬೬-೧ ; 
9ನೆಯ ಕತ). ಕಳೆವ: ಎಳೆಯರೊಡನೆ ಕೋಲೂರಿ ಕೆಳನರೂ ಹೊರಟರು 
(ಕಾಲೂರ. ೧೩ ಕಥಾಸಾರ). 


(ರೂಢಿ), ಕೆಳೆಗಿಳಿ - ಇಳಿದು ಬರು, ಹೋಗು: ಅವರು ಬೆಟ್ಟಿ ದಿಂದ | [ಕೆಬವೆ + -ಅ್ಯ. 1 ತಮಿ, ಕಿಟವನ್‌, ಕಿಟವೋನ್‌, ಮಲ. 
ಕೆಳಗಿಳಿಯುತ್ತಿದ್ದಾರೆ (ರೂಢಿ). ಕೆಳಗಿಳಿಸು- ಕೆಳಗೆ ಬರುವಂತೆ | ಕಿಟವನ್‌] 
ಮಾಡು, ಇಳಿಸು: ಧ್ವಜವನ್ನು ಕೆಳಗಿಳಿಸಿದರು (ರೂಢಿ), , |ಕೆಐವಿ (ನಾ). ಮುದುಕಿ; ವೃದ್ಧೆ: ನಮ್ಮ ಕೆಟವಿ, ಭಾಗ್ಯಹೀನೆ 


ಕೆಳಗೆಮೇಲೆ ಎ ತಿರುಗುಮುರುಗು ; ತಲೆಕೆಳಗು. ಕೆಳಗೆಮೇಲು 
ಮಾಡು - ತಲೆಕೆಳಗೆಮಾಡು : ಕೆಳಗಿನದನ್ನು ಮೇಲಕ್ಕೂ, ಮೇಲಿ 
ನದನ್ನು ಕೆಳಕ್ಕೂ ಬರುವಂತೆ ಮಾಡು. ಕೆಟಳೆಟಗೆ (ದ್ವಿರುಕಿ,). 
ಕೆಟಕೆಟಗೆ ಪೋದಂ (ಶಬ್ದಾನು. ೩೯೨ ಪ್ರಯೋ). [ಆ ಕೆಐಗು] 
ಕೆಬದ (ನಾ). ೧. ಬಡವಾದವನು. ೨. ಅಗಲಿದವನು : 
[ಜಾಠಾಂ. ತುಲು) ದನೆಂದು ಬಡವಾದನುಂ ಅಗಲ್ದನುಮ ಕುಂ” 


ಭಾರ್ಗವಿ (ಅಶ್ವತ್ಥಾ. 
[ಕೆಚಿವ4 -ಇ್ಯ. / ಶಮಿ. ಮಲ. ಕಿಟವಿ] 

ಕೆಲವೆ, ಕೆಳವೆ (ನಾ). ಇಳಿ ವಯಸ್ಸು; ವೃದ್ಧಾಪ್ಯ; ಮುದಿತನ: 

ಕೆಲವೆ ಪುಲಿಕರಡಿಗಳಿನಗುರ್ವಿಸಿದ. ಕಾರಡವಿಯೊಳಾ ಯ್ತು ಲೇ 

(ರಾಮಾಶ್ವ. ೪೫-೧೭). ಶೆಳೆವೆ; ನನಗೆ? ಈ ಕೆಳವೆಯ ಕಡೆಗಾಲದಲ್ಲಿ 

(ಮಂತ್ರಶ. ೨೪-೧೬) ; ಕೆಳವೆಯೆಳನೆಗಳೆರಡ ಬೆಳಬೆಳಗಿ (ಕಾಲೂರ. ೨೬). 


೩೬-೬೯೮). 


4ಕೆಟಿ 


20 | 


(ಶಮದ. ಮ. ೨೩ ವೃತ್ತಿ). [2] [ದೇ. ॥ ತಮಿ. ಕೆಟವೆ] 
ಕೆಲಲೆ (ನಾ). ಒಂದು ಊರಿನ ಹೆಸರು: ಕೆಚಲೆ ನಾಮ್ನಾ ಬೆಮ್ಬು | | ಕೆಯ್ಸಿಕೆಸವ (ನಾ). ಒಬ್ಬಾತನ ಹೆಸರು: ಈದಾನಟ್‌ದೊ ವಾರಣಾಸಿ 
ರೀಶ್ವರಸ್ತಾನಂ (ಎಳ. 1%. ದೊಡ್ಡಬ. ೬೮-೪೫ ; 517 ಕೃಶಾ); ಕೋಲಾ ಯುಳ್ಳ ಸಿದ್ದಪರ್ವರೆ ಕೊನ್ಹೋನ ಲೋಕಕೆಸಲೈ ಇದಾನ್ಛಾದೊನ್ಯಲ್ಮಣ 


ಭಗಿ ಕೆಟ್ಟುಕೆಸವನ ಮಡಿದಾ ಕಲನ್‌ (ಮೈಆರಿ. end 
[ಕೆಲಯ್ಕು * ಕೆಸವ್ಯ (೮. ಕೇಶವ)) 


| 
`ಹಲಮಾಗೆ ಸುರಿಗೆಯಿನ್ನಿಜೀದು ಸತ್ತೊನೈಟಲೆಯರ್‌ ನಯಮವಲ್ಲನಜೃನ್ರೈಜ ಫ ೨೯-೫; 707). 


ಮಾನಿಯೆಮ್ಟೋನ್‌ (Aaa. IX-i, ೨೦-೧೧; 9ನೆಯ ಶತ). [?] 


ಕೇ 


ಕೇ, ಕೇಯು (ಕ್ರಿ). ಕೆಂದ್ಕ (ಭೂತಕೃ), 
(ಭೂತನ್ಯೂ). ೧. ಒರಗು; ಮಲಗು; ಶಯನಮಾಡು: “ಕೇ | 


ಕೆಂದು, ಕೇದು | | 
- ಶಯನೇ, ನಿಧುವನೇ ಚ (ಕಮಧಾ); ಆ ದಿವಸಮಲ್ಲಿಯೆ ಕೆಂದು! | 
| 


ಕೇಂಕರಿಸು, ಕೆಕ್ಕರಿಸ್ಕು, ಕೇಕರಿಸ್ಕು, ಖೇಕರಿಸು (ಕ್ರಿ). (ಗಂಟಲಲ್ಲಿ 
ಕಫ, ಮೊದಲಾದವು ಸಿಕ್ಕಿಕೊಂಡಾಗ ಅದನ್ನು ಹೊರದೂಡುವುದ 
ಕ್ಳಾಗಿ)ಗಂಟಲಿಂದ ಬಲವಾಗಿ ಉಸಿರುಬಿಡು ; ಗುರುಗುಡು, ಹೇಕ 
ರಿಸು: ಕೇಂಕರಿಸಿಯುಗುಳ್ವಡಂ ಬಿಡೆ ಮಾಂಕರಪೊಡಂ (ಮುದಕಿ ಆ-೪೪). 
ಗರ್ಜಿಸುವಾನೆಗಳು ಕೇಂಕರಿಸುತಿಹ ಎಇಜಿಗಳು (ಪ್ರಭುಲೀ. ೨೨-೨೩); 
ಎನ್ನ ಮುದ್ದಂಚೆ, ಆಗಳುಮೆನ್ನ . . . ಪಿಂದೆಯೊಳ್‌ ಕೇಂಕರಿಸುತೆ 
ಬಚಿಕಿವರ್ಪ (ರಾಮಾಶ್ಚ. ೪೦-೨). ಜೆಕ್ಟುರಿಸ್ಕು: ನಡುಗದೆ ಕೆಕ್ಕ [ಪಾಠಾಂ. 
... ಕೇಕ]ರಿಸದೆ ಬಾಯರ್‌ ತಡವಾಗದೆ ತೊಡರೊಳೊಂದಿ ತೋಣದೆ ಮತ್ತಂ 
ಕೇಂಕರ, ಕೇಕರ, (ನಾ). "ಗಂಟಲಲ್ಲಿ ಗುರುಗುಟ್ಟು ನವು ದು; 1.1 (ಸೂಕ್ತಿ ಸು. ೧೬-೩೫). ಜೇ ಕರಿ ಸು: ಎತ್ತಿಮುಸುಡಂ ಮುರು 
ಕೇಕರಿಸುವಿಕೆ. "ಕೇಂಕರಿಸು' ಪರಾ. ಕೇಕರ,: ತ ಕೇಕರ [oj ಕಿಸುತ ಕೆಲೆವುತ್ತ ಳೇಕರಿಸುತ್ತವುಗುಳುತ್ತ (ಬಸಪ 
ಕಿನಿಸು ಮೂದಲೆಗಳನ್ನು ತೋರಿಸುತ (ರಾಮಾಸಂ. ೨-೧-೨೭). [?]| | ಗಂಟಲೊಳು ಸಿಕ್ಕೆ ಕೇಕರಿಸಿಯುಗಿಯೆ (ವೀಕೈಪು. ೩-೨೪-೬೭); 


ಮಜುದಿವಸಂ ಫೋಪಾಗಳ್‌ (ವಡ್ಡಾರಾ. ೮೪-೨೪). ಪಿ. "ಸಂಭೋಗ | 
ಮಾಡು; ರತಿಕ್ರೀಡೆ ಮಾಡು: *ಕೇ- ಶಯನೇ, ನಿಧುವನೇ ಚ? 
(ಶಮಥಾ): ಕೇಯು : ೨. ಗೇಯಕಳೆ ಗಂಡ, ಕೇಯಕೆ ಮಿಂಡ (ಗಾದೆ). 

[ಡೀ.॥ ತಮಿ. ಚೇ; ಮಲ. ಚೀಗು, ಚೇಕ್ಕು ; ತುಳು. ಜೆರ್ಪು; 
` ಕೋಲಾ. ಕೆರ್‌ ಇ ಮಗುವನ್ನು ಮಲಗಿಸು] 


೩೮-೧೭) ; 


ಕೇಂದ್ರ 


ಕೇಕರಿಸಿ ಕೆಮ್ಮಿ ಸೀತುಂ (ಚೆಬಪು. ೯-೧೩) ; ಆದರೆ ನಡುನಡುವೆ ವಿರಳ 
ವಾಗಿ ಕೇಕರಿಸುತ್ತಿದ್ದರು (ಮಹಾತ್ಮಾ. ೧೧೯). ಖೇಕರಿಸು: ನಾಲ್ಕಾರು 
ಸಲ ಖೇಕರಿಸುತ್ತಿದ್ದರು (ರಂಗರೋ. ೨). 
[ಕೇಂಕರ + -ಇಸ್ಕು. 1 ತೆಲು. ಕೇಕರಿಂಚು] 

ಕೇಂದ್ರ (ನಾ). ೧. (ವೃತ್ತದ) ಮಧ್ಯಬಿಂದು; ಮಧ್ಯ ಸ್ಥಳ; ನಾನೆನುವ 
ಕೇಂದ್ರದಿನೆ ಹೊರಟ ಸತ್ತ್ವದ ಪರಿಧಿ ಬಾನಾಚೆ ಹಬ್ಬಿಹುದೊ (ಮಂಕುಕ. 
೧೩೮) ; ಕಂದನೀತನ ರಕ್ಷೆಯೊಳ್‌' ಪ್ರಳಯಾಗ್ನಿ ಚಕ್ರಕೇಂದ್ರದೊಳಿರ್ಪ 
ಸುಭೆಯವೊಲ್‌ ನಿತ್ಯಂ ಸುರೆಕ್ಷಿತಂ (ಶ್ರೀರಾಮಾ. ೩೦-೭೩) ; ಪ್ರತಿಯೊಂದು 
ಗ್ರಹವೂ ಸೂರ್ಯನೇ ಒಂದು ಕೇಂದ್ರ (70003)ವಾಗಿ ಉಳ್ಳ ದೀರ್ಫ 
ವೃತ್ತಾಕೃತಿಯ ಪಥದಲ್ಲಿ ಸುತ್ತುವುದು (ಭೌತವಿ. ೩೩). ೨. ಮೂಲ 
ಸ್ಥಾನ; ಮುಖ್ಯಸ್ಥಳ; ಆಡಳಿತ ಕಜೇರಿಯಿರುವ ಸ್ಥಳ: ಅವನು 
ಜಿಲ್ಲೆಯ ಕೇಂದ್ರಕ್ಕೆ ಹೋಗಬೇಕಾಗಿದೆ (ಯೋಧಪು. ೨೦). ೩. ಸಂಗ್ರಹ 
ಸ್ಥಾನ; ಕೋಶಾಗಾರ: ಸರ್ಕಾರಿಮದ್ದುಗುಂಡುಗಳ ಕೇಂದ್ರದಿಂದ 
ಅಸಂಖ್ಯಾತ ರೈಫಲ್‌ಗಳು. . ಮದ್ದುಗುಂಡುಗಳನ್ನು ಅಪಹರಿಸಲಾಯಿತು 
(ಆತ್ಮಾರ್ಪ. ೧೪೩). ೪. ಕೇಂದ್ರಸರಕಾರೆ: ರಾಜ್ಮಶಿಕ್ಷಣದಲ್ಲಿ ಕೇಂದ್ರದ 
ಹೊಣೆಗಾರಿಕೆ ಮೂ ನಿಯಂತ್ರಣವೂ ಬಲಗೊಳ್ಳು ತಿದೆ (ಶಿಕ್ಷದ. ೪1, 
ಮುನ್ನುಡಿ). ೫. [ಜ್ಯೋತಿ] ಲಗ್ಗ ಸ್ಥಾನ ಮತ್ತು ಅದರಿಂದ 
ನಾಲ್ಕನೆಯ, ಏಳನೆಯ ಹಾಗೂ ಹತ್ತನೆಯ ಸ್ಕಾ ನಗಳು: 
ಉದಯದಶಾಸ್ತ್ರಮಯ -ಚಶುರ್ಥದೆಡೆಗೆ ಕೇಂ ದ್ರಂ ಚತುಪ್ವಯಂ 
(ಜಾತತಿ. ೧-೩೬). [ಸೆಂ.] 

ಕೇಂದ್ರಬಿಂದು (ನಾ). ಮಧ್ಯಬಿಂಡು ; ಮೂಲಸ್ಥಾನ: ಜೀವಿತದ 
ಎಲ್ಲ ವ್ಯವಹಾರಗಳಿಗೆ ಪರಮಪುರುಷನೇ ಕೇಂದ್ರಬಿಂದುವಾಗಿದ್ದಾನೆ 
(ಭಾರದ. ೪೪); ವಿಶ್ವದ ಸಮಸ್ತ ಬೌದ್ಧಿಕ ವ್ಯಾಪಾರಗಳಿಗೆಲ್ಲಾ 
ಮನುಷ್ಯನೇ ಕೇಂದ್ರಬಿಂದು (ಗ್ರ ಂಥಾಲ. ೧). 

[ಕೇಂದ್ರ + ಬಿಂದು] 

ಕೇಂದ್ರವ್ಯಕ್ತಿ (ನಾ). ಮುಖ್ಯನಾದವನು ; ಪ್ರಧಾನವ್ಯಕ್ತಿ : ಶೂನ್ಮ 

ಸಂಪಾದನೆಯಲ್ಲಿ ಅಲ್ಲಮನೇ ಕೇಂದ್ರವ್ಯಕ್ತಿ (ಶೂನ್ಯಕು. ೧೦೪). 
(ಕೇಂದ್ರ + ವಿ] 

ಕೇಂದ್ರಸರಕಾರ (ನಾ). ಸಮಗ್ರರಾಷ್ಟ್ರವನ್ನು ಆಳುವುದಕ್ಕಾಗಿ 
ಕೇಂದ್ರದಲ್ಲಿರುವ ಸರಕಾರ: ಶಕ್ತಿಶಾಲಿಯಾದ ಕೇಂದ್ರಸರಕಾರ 
ಒಂದು ಇಲ್ಲದ ಕಾರಣ ಸಣ್ಣ ಪುಟ್ಟಿ ರಾಜರುಗಳು ಅಲ್ಲಲ್ಲೇ ಹುಟ್ಟ 
ಕೊಂಡರು (ಭಾರದ. ೪೫೭). [ಕೇಂದ್ರ + ಸರಕಾರ) 

ಕೇಂದ್ರಸ್ಥ (ನಾ). [ಜ್ಯೋತಿ] ಕೇಂದ್ರದಲ್ಲಿ ಇರುವವನು: 
ಇನನಿರೆ ವೃಶ್ಚಿಕದೊ ೪೯ ಶುಭಮೆನಿತುಂ ಕೇಂದ್ರಸ್ಥರಾಗೆ ನಿಜಬಲ 
ಸಹಿತಂ ... ಚೆಲ್ಚೆನೆ ಬೆಕೆಗುಂ ಗ್ರೀಸ್ಮಸಸ್ಯಂ (ಆಟ್ಟಮ. ೮-೧೭೪). 

[ಸಂ.) 

ಕೇಂದ್ರಾತಿಗೆ (ಗು). ಕೇಂದ್ರದಿಂದ ದೂರಹೋಗುವ : ಮಂಥನದ 
ರಭಸಕ್ಕೆ ಸಿಡಿದು... ನಾನಾ ದೆಸೆಗೆ ಪರ್ನಿವಾ ಕೇಂದ್ರಾತಿಗಾಮೃತಂ 
ಫರ್ವತದ, ಮೇಣ ಫಣಿಯ, ಮೇಣಸುರಾಮರಾಕಾರದಿಂ ಪ್ರವಹಿಸಿತೊ 
( ಶ್ರೀರಾಮಾ. ೧೯೯-೧೩೦). [ಸಂ.] 

ಕೇಂದ್ರಿಕೆ (ನಾ). - ಕೇಂದ್ರ ೧: ಅವಕ್ಕೆ ನಡುವೆ ಒಂದು ಕೇಂದ್ರಿಕೆ 
(Nucleus) ಇದ್ದು ಅದರ ಸುತ್ತು ವಿದ್ಯುದಣುಗಳು ಸಂಚರಿಸುತ್ತವೆ 
(ಬಾಲಪ್ರ. ॥!1, ೧೭೫೮). (ಸಂ. ಕೇಂದ್ರಿಕಾ] 

ಕೇಂದ್ರೀಕರಣ (ನಾ). ೧. ಏಕಾಗ್ರಗೊಳಿಸುವುದು. ೨. ಕೇಂದ್ರದ 
ಆಡಳಿತಕ್ಕೆ ವಶಪಡಿಸುವುದು ; ಕೇಂದ್ರಕ್ಕೆ ಅಧೀನಗೊಳಿಸುವುದು. 

[ಸಂ.] 


(centralisation. ಪತ್ರಿನಿ. ೧೪). 


೨೧೦೯೯ 


5 


40 


45 


ಳೇಕರಾಲೋಕನ 


ಕೇಂದ್ರೀಕರಿಸು (ಕ್ರಿ). ಒಂದೇ ಸ್ಥಳದಲ್ಲಿ ನಿಲ್ಲಿಸು; ಏಕಾಗ್ರವಾಗು 
ವಂತೆ ಮಾಡು; ಎಲ್ಲವನ್ನೂ ಒಂದೇ ಕೇಂದ್ರಕ್ಕೆ ಒಳಪಡಿಸು : 
ದೇವತಾಮೂರ್ತಿಗಳು ಭಕ್ತರಮನಸ್ಸನ್ನು ಕೇಂದ್ರೀಕರಿಸುವ 
ಗುರಿಯಾದವು (ಭಾರದ. ೮೧) ; ಚಿತ್ರಪಟದಲ್ಲಿ ಮನಸ್ಸನ್ನು 
ಕೇಂದ್ರೀಕರಿಸಿದ್ದು (ರಂಗರೋ, ೨೦೧); ಭೂತಕನ್ನಡಿ... ಕಿರಣಗಳನ್ನು 
ಕೇಂದ್ರೀಕರಿಸುತ್ತದೆ (ಕಾಲಯಾ. ೮೮). [ಕೇಂದ್ರೀಕರಣ + -ಇಸ್ಕು] 
ಕೇಂದ್ರೀಕೃತ (ಗು). ಕೇಂದ್ರೀಕರಿಸಿದ; ಏಕಾಗ್ರಗೊಳಿಸಿದ: ಒಂದು 
ವಿಷಯದ ಮೇಲೆ ನಿನ್ನ ಮನಸ್ಸು ಕೇಂದ್ರಿಕೃತವಾಗಬೇಕು 
(ಶಾಲೆಮ. ೧೯೭); ಮನೆಯ ಅನೇಕ ಚಟುವಟಓಕೆಗಳು ಅಡುಗೆಮನೆಯಲ್ಲಿ 
ಕೇಂದ್ರೀಕೃತವಾಗಿವೆ ಎನ್ನಬಹುದು (ಅಡುಸೌ. ೧೧). [ಸಂ.) 
ಕೇಂದ್ರೀಯ (ಗು). ಕೇಂದ್ರಕ್ಕೆ ಸಂಬಂಧಿಸಿದ; ಕೇಂದ್ರದಲ್ಲಿರುವ. 
[ಸಂ.] 
ಕಳೇಕ (ನಾ). (ಕರಾ) ೧. ಒಪ್ಪಂದ: ದಿನಕ್ಕೆ ಒಂದು ಪಯಣಕ್ಕೆ ಒಮ್ಮೆ 
ಬೆಳ್ತಂಗಡಿ ಅಥವಾ ಬಂಟ್ವಾಳಕ್ಕೆ ಅಕ್ಕಿ ಸಾಗಿಸಲು ಇಂತಿಷ್ಟು ಎಂದು 
ಮೊದಲೇ ಕೇಕಮಾಡಿರುವರು (ಕೈಹಿಕಾ. ೮). ೨. ವರ್ತನೆಯ ಸಾಲ. 
[+ ತುಳು. ಕೇಕ) 
ಕೇಕೆಟ (ನಾ). ನಿಸ್ಸಾರ; ನಿಸ್ಸತ್ವ; ಜೀರ್ಣ: ಕೇಕಟನಹನು ನಿಜ 
ಸ್ತ್ರೀನಿಮುಖನು (ಯೋಗಾಂವಿ. ೧-೪೭). [«- ಮರಾ. ಖೇಕಡ] 
ಕೇಕೆಯ (ನಾ). ೧. ಒಂದು ದೇಶದ ಹೆಸರು: ಕೋಸಲದ ನೃಪಸುತೆಯ 
ಮಗಧಮಹೀಶ ತನುಜೆಯ ಕೇಕ[ಪಾಠಾಂ. ಕೈಕೆ, ಕೈಕ, ಕೇಕಿ]ಯಕ್ಷಾ 
ಪಾಲನಂದೆನೆಯೆ ಆ ಸುತಂಗುಪನಯನ ಮಾಡಿ (ತೊರರಾ. ೧-೩-೧೭); 
೨. ಆ ದೇಶದ ಜನತೆ. ೩. ಆ ದೇಶದ ರಾಜಮನೆತನ: ಕೇಕಯ 
ಪಲ್ಲವರಂ ಕಾದೆಜಿದು ಪೆತ್ತ ಜಯನಾ ವಿಜ ಅರಸನ್ನೆ ಬಾಳ್ಗೇಸ್ವಿ . 
ವಿಟ್ಟ್ರಾರ್‌ (ಮೈಆಂ. ೧೯೩೬, ೧೬-೧೧; 450). [ಸಂ.) 
ಕೇಕರ, "ಕೇಂಕರ? ನೋ. 
ಕೇಕರ್ಕ (ಗು). ೧. ಮೆಳ್ಳೆಗಣ್ಣುಳ್ಳ; ಓರೆಗಣ್ಣಿನ. "ಕೇಕರಿಸ್ಕು' 
ಪರಾ. (ನಾ). ೨. ಮೆಳ್ಳೆಗಣ್ಣಿ ನವನು: ಸಂತತ ಗರ್ವಿಸಿದವ ಕೇಕರ 
ನಹ ಪರೆಸತಿಯರೆ ನೆವದಿಂದೀಕ್ಷಿಸಿ ಕಡೆಗಣ್ಣಿಂ (ಯೋಗಾಂವಿ. ೧-೪೭); 
ಕುಬ್ಬಂ ಕೇಕರಂ ತನುಕಾರ್ಶ್ಶಸೀನತೆಯನನುಕರಿಸಿ ಪುಟ್ಟುವರು 
(ವೆಂಕಾರಾ. ೨-೩೫-೧೫). ೩, ಓರೆಗಣ್ಣು ; ಕಡೆಗಣ್ಣು ; ಕಟಾಕ್ಷ: 
“ಕ್ಷೇಕರಮಪಾಂಗಮೆನೆ ಕಡೆಗಣ್ಣಳು (ಮಂಗರಾ. ೯೩-೨) ; ಆಕೆಯ 
ಕೇಕರಮನ್ಯರಾಜಕಕ್ಕೆಆಗದೆ ರಾಘವಂಗೆಜಗೆ (ಪಂರಾಮಾ. ೫-೭೧); 
ಕೇಕರದೆ ಕಿಚ್ಚಿಂದಿನಿಯನಂ ಮುಸುಕಿ (ಚೆಬಪು. ೪೬-೧೦) ; ಕೂರಂಬಿಟ್ಟಿನು 
ಕೇಕರದೊಳಗೆ (ಅಹಲೈ. ೨೪-೫). [ಸಂ.] 
ಕೇಕರದ್ಯುತಿ (ನಾ). ಕಡೆಗಣ್ಣಕಾಂತಿ: ನಾನಾಪ್ಸರಃಕೇಕರದ್ಯುತಿ 
ನಾನಾ ಚಮರೀಜ ವಾಯು ಸಭೆಯಂ ತಳ್ಳೊಯ್ಯಲ" (ಜಗವಿ. ೧-೨೬). 
[ಕೇಕರ್ಯ + ದ್ಯುತಿ] 
ಕೇಕರಮರೀಚಿ (ನಾ). - ಕೇಕರದ್ಯುತಿ: ಆ ಪುರಮಂ ತರುಣೀ 
" ಕೇಕರಮರೀಚಿ ನೀರಾಜಿತಾಕ್ಷತಾಗಂ ಪೊಕ್ಕಂ (ಚಂದ್ರಪು. ೬-೪೨). 
[ಕೇಕರ್ಯ + ಮರೀಚಿ] 
ಕೇಕರರುಚಿ (ನಾ). - ಕೇಕರದ್ಯುತಿ: ಲಲಿತಭ್ರೂಕಾರ್ಮುಕ€ 
ಕೇಕೆರರುಚಿ ನನೆಗೋಲ್‌ . . . ಎನೆ ವಿಶಿಖಾರೋಸಿತಾಕರ್ಣಚಾಪಂ 
ಲಲನಾಯೂಥಂ ಬರೆಲ್‌ (ಜಗವಿ. ೨-೩೩). [ಕೇಕರ್ಯ + ರುಚಿ) 
ಕೇಕರಾಲೋಕನ (ನಾ). ಕಡೆಗಣ್ಣ ನೋಟ; ಶ೬ಓಿರೆನೋಟ ; 
ಕುಡಿನೋಟ; ಕಟಾಕ್ಷ: ಧರ್ಮವಿಜಯ ಶ್ರೀಕೇಕರಾಲೋಕನ 
ಕ್ರೀಡಾಮಂಡನಮಾಗೆ (ಪಂರಾಮಾ. ೧೬-೭೮). [ಕೇಕರ್ಯ + ಆಲೋಕನ] 


ಕೇಕರಾಳೋಕ 


ಕೇಕರಾಳೋಕ (ನಾ). - ಕೇಕರಾಲೋಕನ: 

ತತ್ಕೇಕರಾಳೋಕ ಪಾತಂ (ಮಲ್ಲಿಪು. ೭-೬೮). 
[ಕೇಕರ್ಯ + ಆಳೋಕ (ಜ ಆಲೋಕ)) 

ಕೇಕರಿಕೆ (ನಾ). ಉಗುಳುವಾಗ ಮಾಡುವ ಶಬ್ದ; ಕೇಕರಿಸುವಿಕೆ; 
ಉಗುಳುವಿಕೆ : “ನಿಷ್ಮೇವಃ, ಸಿಸ್ಕೂ ತಿಃ, ನಿಷ್ಕೀವನಂ, ನಿಷ್ಮೇವನಂ - 
೪ ಕೇಳರಿಗೆ£ಕೆ3. ಉಗುಳುವಿಕೆ; ಥೂಕರಿಸುವಿಕೆ ? (ಸಿದ್ಧಾಂತಿ. ೩೧೭); 
ಇತ್ಸಂಜನಂ, ತಂಜನೀಯಂ - ಈ ೨ ಕೇಕರಿಕೆ? (ಕಾಶಕೃ. ೨೮೦). 

[ಕೇಕರ, 4 -ಇಕೆ] 

ಸೇಕರಿಸು, "ಕೇಂಕರಿಸು' ನೋ. 

ಕೇಕರಿಸ್ಕು (ಕ್ರಿ). ಓರೆಗಣ್ಣಿಂದ ನೋಡು: ಒರಸುತ್ತುಂ ಗ್ರಾಮ 
ಕೋಣಂಗಳೊಳವಯವಮಂ ಕಂಡು ಕಾಡಾನೆಯಂ ಕೇಕರಿಸುತ್ತುಂ.. . 
ವರಾಹಂ (ಅರ್ಧನೇ. ೩-೬೩). [ಕೇಕರ್ಯ + -ಇಸ್ಯು] 

ಕೇಕಖಿ (ನಾ). ಹೆಗ್ಗಣ: ಮರನಂ ಕೆತ್ತೆ ಕವಲ್ಲು ತೋರ್ಪೊಡಿಲಿ 
ಮುದ್ಧ ಚ್ಛಾಯೆಯಿಂ ಕೇಕಜಂ ಕರಿದಾದಂದಹಿ ಪಚ್ಚನಾಗೆ ವಿಹಗಂ... 
ಸಮನಿಕುಂ (ಲೋಕೋಪ. ೩-೧೧); *ಪೆಸಜ ಬಣ್ಣಂ ತೋಟಾದೊಡೆ 
ಪೆರ್ಗಣಂ ಪೆರ್ಚುವುವು? (ಲೋಕೋಪ. ಟೀಕೆ). [7] 

ಜೇಕಾನಿನಾದ (ನಾ). ಕೇಕಾರವ: ಅನುಕೃತ ಮಯೂರಕೇಕಾನಿನಾದ 
ಮೃದುಗಾನ ತಾನ ನಿಪುಣರ* (ಜಗವಿ ೩-೭೬). [ಸೆಂ.(ಕೇಕಾ 4 ನಿನಾದೆ)) 

ಕೇಕಾರವ (ನಾ). ನವಿಲಿನ ಕೂಗು; ಕೇಕಿಯ ಧ್ವನಿ: ಧವಳಾಪಾಂಗಂ 
ಳೇಕಾರವಮುಖರಂ . . . ಪಯೋದಾಗಮದೊಳ್‌ (ಕವಿರಾ. ೩-೭). 

[ಸೆಂ. (ಕೇಕಾ + ರವ)) 

ಜೀಕಿ (ನಾ). ನವಿಲು; ಮಯೂರ: ನರ್ತಿಸುವ ಕೇಕಿಗಳಿಂದ 
ಕಡುರಯ್ಮ ಮಪ್ಪ ಹಸ್ತಿನಪುರಮಂ (ಪಂಪಭಾ. 9-೫) ; ಸತಿಯ ಮುಡಿ 
ಕೇಕಿಯಂತಿರಲು (ಭಿಕ್ಸಾಚ. ೩-೩೪); ಉಲಿಯದಿರ್ಪುದು ಕೋಕಿ 
ನಲಿಯದಿರ್ಪುದು ಕೇಕಿ (ಜಿಬಪು. ೩೫-೨೧). (ಸಂ, ಕೇಕಿನ್‌] 

ಕೇಕಿತಾಂಡನ (ನಾ). ನವಿಲಿನ ಕುಣಿತ: ಕುವಲಯ ಪಾಂಡುರಂ 
» » ಕೇಕಿತಾಂಡವ ರಮಣೀಯ ಕಲ್ಪಲತಿಕಾವನಂ (ಆದಿಪು. ೧೩-೭೦); 
ಕೇಕಿತಾಂಡವಂ ನಿಮಿರೆ (ಪುಸ್ಪಪು. ೬-೧೪).  [ಕೇಕಿ + ತಾಂಡವ] 

ಜೇಕಿನರ್ತನ (ನಾ). ೯ ಕೇಕಿತಾಂಡವ : ಜಲದಾಗಮದಿಂ .ಚಿತ್ತ 
ಸ್ಪಲಿತಂ ಕೇಕಿನರ್ತನಂ (ಕವಿರಾ. ೨-೧೨೬), [ಕೇಕಿ + ನರ್ತನ) 

ಕೇಕಿಯಂತ್ರ (ನಾ). (ನೀರು ಮೊದಲಾದವನ್ನು ಎರಚಲು 
ಮಾಡಿರುವ) ನವಿಲಿನ ಆಕಾರದ ಯಂತ್ರ: ದೇವಸೂತ್ರದ 
ಕೇಕಿಯಂತ್ರವು ಮೇಲುಕಾವಿನಲಿ ನೆಲಸಿ ರಂಜಿಸಿತು (ಜೀವಂಸಾಂ. ೪-೭೭). 

[ಕೇಕಿ* ಯಂತ್ರ] 

ಕೇಕಿನಿಳಾಸೆ (ನಾ). ಐ ಕೇಕಿತಾಂಡವ : ವರುಣನ ಕುಂತದುತ್ಯರದ 
ಕೇತುವ ಕೇಕಿವಿಳಾಸದರ್ಭಕೋದರೆಯ . . . ಅಭಿಧಾನಮಂ ತಳೆದ 
ಭೂರುಹಮೊಪ್ಪುಗುಮಾ ವನಾಂತಡೊಳ್‌ (ರಾಜಶೇ. ೫-೫೭). 

[ಕೇಕಿ + ವಿಳಾಸ (ಎ ವಿಲಾಸ) 

ಕೇಕಿವ್ರಜ (ನಾ). ನವಿಲುಗಳ ಹಿಂಡು, ಸಮೂಹ: ಆತ್ಮೀಯ 
ದಾನಾಂಬುಧಾರಾ ಮುದಿತಾ ಶೇಷಾ[ರ್ತ್ಮಿ)ಕೇಕಿವ್ರಜನಮಳ ಯಶೋ 
ಮಾಕ್ತಿಕಾಳಂಕೃತಾ ಶಾರದಾನೀಂದ್ರಂ (ಕಇಆ. ೫೨-೪೨-೩೮ ; 1124). 

[ಕೇಕಿ + ವ್ರಜ] 

ಕೇಕಿಸು (ಕ್ರಿ). (ನವಿಲಿನಂತೆ) ಕೂಗು ; ಧ್ವನಿಮಾಡು : ಮೈನವಿರ 

ನನಿಲು ಮೈಯುಣ್ಣದೇನೆ ಬರಿದೆಂತು ಕೇಕಿಸುವವು (ಹೃದಸ. ೩೯-೮). 
[ಕೇಕೆ + -ಇಸ್ಕು] 
ಕೇಕು "ಕೇಗ್ಳು' ನೋ. 


ನಿಮಿರ್ದುದು 


೨೧೦೦ 


ಕೇಟುಭ 


ಕೇಕೆ, ಕೇಕೇ(ನಾ). ಸಂತೋಷದ ಕೂಗು; ಉತ್ಸಾಹದ ಉಲಿ: ಪರಿ 
ಹಾಸದಿಂಕರ್ನು ಡೈವಕೇಕೆಗಳಿಡಲಿ ಸ್ಥಿರಚಿತ್ತ ನಿನಗಿರಲಿ(ಮಂಕುಕ,೫೯೯); 
ಮದ್ದಳೆಯ ಬಡಿ, ಹೊಡಿ ಕೇಕೆ (ನೆಲಮು. ೧೬). ಕೇಳೇ: (ಕ). 
ಕೇಕೆಹಾಕು, ಕೇಕೇಹಾಕು ಜ ಗಟ್ಟಿಯಾಗಿ ಕೂಗು: ಬೋಕಿನುಯ್ಕ 
5 ** ೬ ಬಲವಾಗಿ ಕೇಕೆಹಾಕಿದ (ಶಾಂತಲಾ. ೧೪೩); ಜನ, ಪದ 
ಹೇಳುತ್ತಾ ಕೇಕೆ ಹಾಕುತ್ತ ಕುಳಿತಿದ್ದರು (ಪುನರು. ೩೧೦) ; ಬದುಕಿದರೆ 
ಬಡಿದುಕೊಳ್ಳುವರು ಕೆಟ್ಟರೆ ಕೇಕೇಹಾಕುನರು (ಹುಟ್ಟ ಹ ೧೧೬). 
ಕೇಕೆಹಾಕಿ ನಗು, ಕೇಳೇಹಾಕಿ ನಗು - ಅಟ್ಟಹಾಸದಿಂದ ನಗು: 
ಹಾಸ್ಕ ಪರಿಹಾಸ್ಕಮಾಡಿ ಕೇಕೆಹಾಕಿ ನಕ್ಕು ಬಿಡಬಹುದು (ತುಂಗಭ ೨೨); 
10( ಆತ ಕೇಕೇಹಾಕಿ ನಗುತ್ತಿದ್ದನು (ರೂಢಿ). "ಕಾಕ್ಕು' ಪರಾ. 
[ದೇ. ॥ ತುಳು. ಕೇಕೆ; ತೆಲು. ಕೇಕ] 
ಕೇಕೆ (ನಾ). ನವಿಲಿನ ಕೂಗು; ಕೇಕಾರವ : “ನವಿಲ ದನಿ ಕೇಕಾ 
ಯೆನಿಸುಗು* (ನಾಚಿರಾ.೮೧೫) ; ಗಿರಿಶಿಖರದಿ ಶಿಖೆಯನೆತ್ತಿ ಶಿಖಿಯ ಕೇಕೆ 
ಕರೆವುದು (ಅರಳು. ೪೦೫). (ಸಂ. ಕೇಕಾ] 
15| ಕೇಕೇ "ಕೇಕ್ಕೆ' ನೋ. 
ಕೇಕೊರೆ (ನಾ). ಒಂದು ಜಾತಿಯ ಪಕ್ಷಿ: ಪುರುಳಿ ಕುಳಿರ್ವಂ ನವಿಲ್‌ 
ಕೇಕೊರೆ ಸಣಗಂ ಸಣ್ಬರಸವಲೂರಲ್‌`ನಾವಲ್‌ (ಸೂಕ್ತಿಸು. ೩-೧೪೬).[?] 
ಕೇಗಿಡು (ಕ್ರಿ). ಕೂಗು; ಕೇಕೆಹಾಕು: ಕೇಗಿಡು ಸೋಗೆ ಕೂಗು 
ಸುಕಲಂ ಕುಕಿಲಂ ವಿಕಲಾತ್ಮ ಕೋಕಿಲಾ (ನರಚ. ೮೬-೨೨೭). 
20 [ಕೇಗ್ಕು + ಇಡು] 
ತೇಗು (ಕ್ರಿ). ೧. ಎ ಕೇಕಿಸು: *ಕೇಗು- ಮಯೂರ ಸ್ವನೇ* 
(ಶಮಧಾ); ನವಜಲದ ರುತಿಗೆ ಶಿಖಿ ಕಳಭಮೆ ಕೇಗಿದಪುದು 
(ಶಾಂತಿಷು ೨-೫೩) ; ಕೇಗುವ ಸೋಗೆಗೆಳ ಕಳಕಳಂಗಳಿಂ (ಕಾದಂಉ. 
೫೨೬); ಕೇಗುವುವು ಕೇಕಿಗಳು (ಸಾಳ್ವಭಾ. ೨-೧೪). ೨. (ಆಲಂ) 
ಸಂಭ್ರಮದಿಂದ ಕೂಗು; ಕೇಕೆಹಾಕು: ಕಂಡು ಕೇಗಿದರಸುರರಭ) 
ದಲಿ (ಶ್ರೀರಾಮಾ. ೮೦೫-೧೪೧) ; ಕುಡಿದೆನು ಕೇಗುತ ಜನನಿಯ ಮೊಗ 
ದೊಳು ಮಂಗೆಳ ಮೃದುಹಾಸವ ತರಿಸಿ (ಗಣೇಶ ೪೬-೧೯). [1] 
ಜೇಗ್ಗು, ಕೇಕು (ನಾ). ನವಿಲಿನ ಕೂಗು ; ಕೇಕಾರವ : *ಕೇಗೆನೆ ನವಿಲ 
ದನಿ” (ಕಕರ. ೨೭); ಉತ್ಕಂಠಗಳಾದ ಸೋಗೆಗಳ ಕೇಗುಗಳ್ಗಗಿದು 
(ಕಾದಂಉ. ೨೦೨) ; ಒದವಿದ ಕೇಗು ನೀಳ್ದ್ಡ ಕೊರಲ್‌ (ಜಗವಿ. ೪-೩೦) ; 
ಸೋಗೆಗಳ ಕೇಗುಗಳೆ (ಅಕ್ರೂಚ. ೬-೫). ಕೇಕು : (ಕಿ). [೮ ಕೇಗು] 
ಕೇಚರ (ನಾ). ೧. ಆಕಾಶದಲ್ಲಿ ಸಂಚರಿಸುವವನು; ಖೇಚರೆ: 
ಅನ್ಹುಕೆಃಚರಂ ಸಾರ್ಚಿ ತನ್ನ ವಿಮಾನಮಂ ಇನ್ನ್ರನವೆಸಾದಿ ಸುರ 
ವದು ಅರ್ಕೈಳುವನ್ದರ (ಎಕ. ೪111, ಸೊರಬ. ೨೨-೫; ಸು. 800). 
I ೨. ಒಂದು ಕ್ಷುದ್ರದೇವತೆ : ತಿರಿದುಂಬ ಮಾರಯ್ಯ ಬೀರೆಯ್ಮ ಕೇಚರ 
ಗಾವಿಲ... ಕೇತಯ್ಯಗಳೆಂಬ (ಬಸವ. ೫೫೭). [4 ಸಂ. ಖೇಚರ] 
ಕೇಚಿಗ (ನಾ). ಒಬ್ಬಾತನ ಹೆಸರು: ಆ ಕೇಚಿಗಂ ಸಗಬ್ಬರಸಿ ಆನೆಯ 
ಕೊಣ್ಣಿದ ಉತ್ತಯ್ಯ ಂ ಎಜಕಿಗಳೊಂತದೆ ಬಿಜ್ಜಯ್ಯ 
(ಎಕ. 11, ಶಿರಾ. ೨೬-೯; 980), [?) 
ಚೇಟಿಕ (ನಾ). ಗುರಾಣಿ; ಹಲಗೆ; ಪರಿಗೆ; ಢಾಲು : ಖಡುಗೆ 
ಕೇ(ಪಾಕಾಂ. ಬೇ]ಟಿಕ ಕುಂತ ಬಿಲು ಕಕ್ಕಡೆ ಕಠಾರಿ(ತೊರರಾ. ೩-೨೦-೯). 
[ಆ ಖೀಟಕ] 
ಕೇಟುಭ (ನಾ). ಮಾಡತಕ್ಕ ಕರ್ಮಗಳ ನಿಯಮವನ್ನು ತಿಳಿಸುವ 
ಶಾಸ್ತ್ರಭಾಗ: ನಿಘಂಟು ಕೇಟುಭ ಅಕ್ಷರ ಪ್ರಭೇದಗಳು ಮತ್ತು 
ಐದನೆಯದಾಗಿ ಇತಿಹಾಸದೊಡನೆ ಮೂರುವೇದಗಳಲ್ಲಿ ಪಾರಂಗತನು 


(1) 


45 


(ಬುದ್ಧ ಪ. ೮೮-೫). 


ಜೇಡ 


ಕೇಡ (ನಾ). ಕೆಡುಕನ್ನು ಬಯಸುವವನು; ಕೇಡಿಗ: *ಕೇಡಂ 
ಕೆಡುಕ? (ಕಶರ, ೨೭); ಸಪ್ತವ್ಮಸನದೊಳು ಮುಳುಗಿ ಕೇಡನಾಗದೆ... 
ಸುನೀತಿಮಾರ್ಗದೆ ನಾಡ ಪಾಲಿಸುವಾತನರಸ (ಜೀವಂಚ. ೫-೭೯). 

(ಕೇಡು + -೮,] 

ಕೇಡಾಕುಳಿ, ಕ್ರೀಡಾಕುಳಿ, ಖೇಡಕುಳಿ, ಖೇಡಾಕುಳಿ, ಖೇಡಾ 
ಕುಲಿ (ನಾ. ಜಲಕ್ರೀಡೆಯಾಡಲು ಮಾಡಿದ ಕುಳ್ಳಿ ಕೊಳ, 
—ಕಲ್ಯಾಣಿ: ಕೋಟಿ ಮೃಗಗಳಿರ್ದಪವವಂ ತಂದೆಲ್ಲಮಂ ಕೊಂದಾ 
ನೆತ್ತರಿಂ ಕೇಡಾಕುಳಿಯಂ ಮಾಡಿಯೆಲ್ಲಿ ನೀಡುವೋಲಾಡೆ ದೇಹದ 
ದಾಹಂ ಮಾದು ಸುಖನುಕ್ಕುಂ (ಪುಣ್ಯಾಸ್ರ. ೯-೩೫ವ) ; ಗರುಡಿಯೊಳು 

ಶ್ರೀಗಂಧದ ಕುಂಕುಮದ ಪನ್ನ €ರ ಸಾರ ಫೇಡಾಕುಳಿಗಳ([ಗುಭಟ. ೨-೪೯); 
ಮತಿಗೆ ಮಂಗಲವೀವ ಕೇಡಾಕುಳಿಗಳ ಕ್ರಿತಿಪತಿ ನೋಡುತ 
ಲೈದಿದನು (ಜಿನರಾ. ೧೧-೨೩) ; ಆರಾಮದೊಳಗೆ ಪನ್ನೀರ ಕೇಡಾಕುಳಿ 
ಗಳ್‌ (ಸೌಂದಘು. ೧೦-೩೧). ಸ್ರೀಡಾಕುಳಿ : “ಕ್ರೀಡಾಕುಳಿ - ನಾಪಿ, 
ದೀರ್ಥಿಕೆ* (ನಾಚರಾ. ಕಿ); RE ಕಣ್ಣೆಸೆದುವು ಚಂದ್ರಕಾಂತದ 
ಕ್ರೀಡಾಕುಳಿಗಳಲ್ಲಲ್ಲಿ (ನೋಹತ. ೧೪-೨೮), ಖೇಡಕುಳಿ: ಖೇಡ 
ಕುಳಿಯ ನಿರ್ಮಲಜಲಂ ತುಂಬಿದಲ್ಲಿ ಗೆ ಬಂದೆನು (ಹಚಕಾ. ೩೪೯); 
ಖೇಡಕುಳಿಯನು ತೆಗೆದೆನರ್ಜುನನಸಮ ಸಮರದಲಿ (ಕುವ್ಯಾದ್ರೋ. ಪರಿ. 
೨೯೦-೨೭) ; ಚಂದ್ರಕಾಂತದ ಖೇಡಕುಳಿಗಳ (ಮೈರಾ ತಿ ಲ 
ಖೇಡಾಕುಳಿ: ನಾನಾ ಪರಿಯಮಳೋದಕ ಭರಿತ ಖೇಡಾಕುಳಿಗೆ 
ಬಂದ (ಜೀವಂಚ. ೧೬-೪೨) ; ತಳಿರ ತೊಂಗಲ ತೂಗುವಣೆಯಲಿ ಖೇಡಾ 
ಕುಳಿಯ ಸರೋಜಮಧ್ಯದಲಿ (ಮೋಹತ.' ೯-೨೮) ; ಕೋಟ ಯೋಜನ 
ದಿಂದೆ ಚಚ್ಚ್‌ಾ ಕಮಾಗಿರ್ಪ ವರ ವಸಂತೋತ್ಸವದ ದೊಡ್ಡ ಖೇಡಾಕುಳಿ 
ಗಳನು (ಚೆಬವು. ೩೭-೬೨). ಖೀಡಾಕುಲರ : ಕಂತುವಿನ 
ಖೇಡಾಕುಬಿಕಿಯಂತಿರ್ಪ ಕ್ರೀಡಾ ರಸಂಗಳಿಂ (ಅರ್ಧನೇ. ೪-೬೮ ವ). 
[< ಸಂ. ಕ್ರೀಡಾಕುಲ್ಕ . / ತೆಲು. ಕೇಳಕುಳಿ, ಕೇಳಕೂಲಿ] 

ಕೇಡಾಡಿ (ನಾ). ಕೆಡುಕ; ಕೇಡಾಳಿ; ಕೇಡಿಗ: ಈ ಕೇ 
(ಪಾಕಾಂ. ಬೀ]ಡಾಡಿ ಕೂಡಿದನೆಂದು ಹೊಯ್ದನು ರವಿಸುತನ ಕರೆವ 

ಕೇಡಾಡಿಗಳು ಮುಸುಕಿಕ್ಕಿ ಕೊಂಡೊಯ್ದರು 
ನಿಜಾಲಯಕೆ (ತೊರರಾ. ೬-೨೬-೪). [ಕೇಡು + -ಆಡ್ಮಿ] 

ಕೇಡಾಳಿ (ನಾ). ಕೆಡುಕನ್ನು ಮಾಡುವುದೇ ಸ್ವಭಾವವಾಗಿರು 
ವವನು; ಕೇಡಿಗ: ಆ ಟಲ್‌. ». ಮಾತಾಪಿತೃಗಳ ಮಾತುಗಳಂ 
ಕೈಗೊಳ್ಳದೆ ಸರ್ವಸ್ವಮಂ ಕೊಂಡು ಕೇಡಾಳಿಗಳಾಗೆ (ಸುಕುಮಾ ೨-೫ ವ); 
ಕಜ ಮೊಲೆಯ ಕೊಡು ನಿನ್ನೀ ಕೇಡಾಳಿ ಕೇಶವಗೆ (ನೇಮಿಸಂ. 
೧೫-೯೫) ; ಕೇಡಾಳಿಯಿಂ ಭೂಮಿಸನ ಬಗೆ ತಾಂ ಕೋಳುಹೋಗಿಹು 
ದೆನುತರೊಕೆದನು (ರಾಮಾಸಂ. ೨-೧-೫೯). 

[ಕೇಡು + -ಆಳ್ಕಿ) 
ಕೇಡಿ, (ನಾ). ೧. - ಕೇಡಾಳಿ: ಇದೆಲ್ಲಾ ರಂಗಣ್ಣನಂತಹ ಕೇಡಿಯ 


(ಕುವ್ಯಾ ಉ. ೮-೨೭) ; 


ಕೆಲಸ (ದುಂಬಿಕ. ೧೫೭). ೨. ಕೆಡಿಸುವವನು. ಎಡರ್ಗೇಡಿ' ಪರಾ. 
ನಿ, ಕೆಡಿಸಿಕೊಳ್ಳುವವನು. "ಅಂದಗೇಡಿ', "ಅಭಿಮಾನಗೇಡಿ', 
"ಕುಲಗೇಡಿ? ಪರಾ. [ಕೇಡು + -ಇ್ಯ) 


ಕೇಡಿ (ನಾ). ಮೇಲಿಂದ ಮೇಲೆ ಅಪರಾಧಮಾಡಿ ಪೋಲೀಸಿ 
ನನರ ಕಡತದಲ್ಲಿ ನಮೂದಾಗಿರುವ ವ್ಯಕ್ತಿ : ಪೋಲೀಸಿನವರೂ 
ಕೂಡ ಆ ಕೇಡಿಗಳಿಗಾಗಿ ಹುಡುಕುತ್ತಿದ್ದಾರೆ (ದ್ರೋಕನ್ಯೆ. ೨೭೧); 
ಭರಮಪ್ಪ ದೊಡ್ಡ ಕೇಡಿ (ನಾಪೋಲೀ. ೨೧೦). 


೨೧೦೧. 


30 


ಕೇಡುಗಾಣು 


ಕೇಡಿಗೆ, ಕೀಡಿಗ (ನಾ). ಐ ಕೇಡಾಳಿ : ಕೇಡಿಗನು ಕೃತ್ರಿಮ ರಚನೆಯಲಿ 
ಮಾಡಿಸಿದನರಮನೆಯ (ಕುವ್ಕಾಆ. 6-೬೮); ನೀ ಕೆಟ್ಟಿಲ್ಲ ಕೆಡಿಸುವ 
ಕೇಡಿಗರ ನಡೆಯಾಯ್ತು (ಬಿಜ್ಜಪು. ೭೩-೪೩). ಕೀಡಿಗ: ನೋಡಿಸಿ 
ನೋಡುವರ್‌ ಕರೆದು ಕೀಡಿಗರಂ ಮನೆದೆಯ್ವಮೆಲ್ಲವುಂ ಹಾಡಿಸಿಯಂ 
(ಪಸಾರ. ೮೩೯-೧). [ಕೇಡು + -ಇಗ] 
ಕೇಡಿಗತನೆ (ನಾ).  ಕೆಡುಕುತನ; ದುಷ್ಟತನ: ಲಲಿತಾಂಗನ 
ಕಥೆಯಲ್ಲಿ ಅನನ ಕೇಡಿಗತನದ ವರ್ಣನೆ ಅದೆಸ್ಟು ಉದ್ದಾನುದ್ದವಾಗಿ 
ಬೆಳೆದಿದೆ (ತವನಿ. ೮೯). [ಕೇಡಿಗೆ + -ತನ] 
ಜೇಡಿತನ (ನಾ). ೧. ಕೆಡುಕನಾಗಿರುವಿಕೆ. ೨. ಕೆಡುವಿಕೆ ; ಕೆಡಿಸು 
ವಿಕೆ."ಎಚ್ಚರಗೇಡಿತನ',"ತಿಳಿಗೇಡಿತನ' sb WA + -ತನ] 
ಕೇಡು (ನಾಕ ೧. ಕೆಡುಕು; ಅಪಾಯ; ಆಪತ್ತು : ಕೇಡಡಸಿದಂದು 
ಬಗೆಯಂ ಮಾಡದು ಕೂಡಿದುದುಮಟಿಕಿ ಡು AEE 
ನಮಗೆ ಸಾವುಂ ಕೆ:ಡುಮಮೋಘಮಕ್ಕುಂ 
(ವಡ್ಡಾರಾ. ೭೬-೧೯) ; ಕೇಡಿಂಗಂ [ಬಡತನಕ್ಕಮ]ಪ್ಪ ಪೆಂಡತಿಗೆ ಮನೆ 
ವಾರ್ತೆಯಂ ನುಡಿವಂತೆ (ಧರ್ಮಾಮೃ. ೧೦-೫) ; ಮೂಢ ಬಂದನು ಕೇಡ 
ಕರೆಯಲು ತನಗೆ ಬೇಗದಲಿ (ಕುವ್ಯಾಆ. ಓರಿಇ. ೨೬-೧೦೧). ೨. ಅಳಿವು; 
ಸಾವು; ನಾಶ: ಇರ್ತೆಜದ ಕರ್ಮದ ಕೇಡಿನಿಂದಂ ಮೋಕ್ಷಮನೆಯ್ದು 
ವರ್‌ (ವಡ್ಡಾರಾ. ೯6-೨೮) ; ಶರೀರಕ್ಕಲ್ಲದೆ ಶರೀರಿಗೆಲ್ಲಿಯುಂ ಕೆ:ಡಿಲ್ಲ 
(ಪಂಚತಂ' ೧೪೩-೧೬); ಸುಂಟಿಯುಮಮರ್ದುವಳ್ಳಿಯುಂ ಪುಷ್ಕರ 
ಮೂಲಮುಂ ಬರಿವದನೆಯುಂ ಜ್ವರದ ಕೇಡು (ಧರ್ಮಾಮೃ. ೯-೧೦೮) ; 
ದೈತ್ಯನ ಕೇಡಿಂಗೆ ತೋಜಕಿತುತ್ಬಾತ (ಮನೋಹತ. ೪೦-೮). ೩. ಹಾನಿ; 
ನಷ್ಟ; ಭಂಗ: ತನ್ನ ನುಡಿದ ನನ್ನಿಯ ಕೇಡಂ ಬಗೆದರೆಂದು 
ಕಟಾಕ್ಷವಿಕ್ಷೇಪದಿಂ ಬಾರಿಸೆ (ಪಂಪಭಾ. ೭-೮ವ) ; ಉಳ್ಳ ಗುಣಕೆ:ಂ 
ಕೇಡುಂಟಿ (ಅಜಿಪು. ೧-೯೧); ಈ ಧರ್ಮಕ್ಕೆ ಕೇಡಂ ಮಾಡಿದನರ್ಗ್ಗೆ 
« ಮಹಾಪಾತಕೆ (ಸೌಇಇ. 320-1, ೨೬೭-೬೬ ; 1160) ; ಗಂಗೆಯೊಡ 
ನಾಡಿದ ಗಟ್ಟಬೆಟ್ಟಿಗಳು ಕೆಟ್ಟಿ ಕೇಡ ನೋಡಯನ್ಯ (ಮಹಾದೇ. ೩೭-೨) ; 
ಕವಚವಿದೆ ಸರ್ವಾಂಗ ನೃಪನವಯವಕೆ ಕೇಡಿಲ್ಲ (ಕುವ್ಯಾದ್ರೋ. ೧೦-೫೬). 
೪. ಕೆದರಿ ಬಿದ್ದಿರುವುದು: “ಚೆಲ್ಲುವಿಕೆ? (ಸಂಪಭಾ. ಕೋಶ); 
ಲಂಬಣಂ ಪಜಕಿಯೆ ಮುತ್ತಿನ ಕೇಡನೆ ನೋಡಿ (ಪಂಸಭಾ. ೯-೬೯). 
ಕೇಡಾಗು ಐ ಕೆಡುಕು ಉಂಟಾಗು; ನಷ್ಟವಾಗು: ಎಲೆ ಕೇಡಾ ' 
ಯ್ತೈನ[(ಗೋವೊ) (ಕಾದಂಉ. ೫೬೮); ಕೇಡಾದುದೆಂದು ಬೆಚ್ಚದೆ 
ಬಾಡದೆ ಬೆಂಬೀಟದೆ (ಧರ್ಮಾಮೃ. ೩-೨೦೮). 
[ಆ ಕೆತು, / ತಮಿ, ಮಲ. ಕೇಡು; ಕೊಡ. ಕೆ೨; ತುಳು. ಕೇಡು; 
ತೆಲು. ಚೀಡು] " 


(ಕವಿರಾ. ೧-೭೨); 


| ಕೇಡುಗೆ (ನಾ). ಆ ಕೇಡಿಗ: ಕೂಡಿಕೊಂಡು ಕುಲಾಪಘಾತದ ಕೇಡು 


“| ಕೇಡುಗತನ (ನಾ). 


[< ಇಂ, R.D. P Known Delinquent ಎಂಬುದರ ಸಂಕ್ಷಿಪ್ತ | 4 


ರೂಪ] 


[ಪಾಠಾಂ. ಡಿ]ಗರೆ ಕಲ್ಪನೆಯ ಕಲುಷದ ಜೋಡಿಯೆನೆ ನಿತ್ಚೈಸಿ 

(ಕುವ್ಯಾಸ. ೧೩-೩೬) ; ಕೇಡುಗರ ಕಡೆಯಿಂದ ಕೆಟ್ಟದು ನಮ್ಮ ಕುಲ 

ವಿಭವ (ನಿಭಾಗ ೩-೧-೧೦) ; ಕೇಡುಗೆನ ನೀ ರಾಜ್ಮಕೊಡೆಯನ ಮಾಡಿ 

(ರಾಮಾಸಂ. ೮-೨-೧೨೩). (ಕೇಡು + ಗ್ಯ) 

= ಶೇಡಿಗತನ: ಕಣ್ಮಾರ ನೋಡೆಲೆಯರಸ 
ಕೇಡುಗತನವನುಳಿಯೆಂ೦ದ (ತೊರರಾ, ೬-೮-೪೮). [ಕೇಡುಗ + -ತನ] 

ಕೇಡುಗಾಣು (ಕ್ರಿ). ಕೇಡನ್ನು ಕಾಣು; ನಾಶವಾಗು: ಪುನರಪಿ 
ಕೇಡುಗಂಡವು ನೂಜು ಭೀಮನ ಗಡೆಯೆ ಘಾತದಲಿ (ಕುವ್ಯಾಗ ೧-೫೯); 
ಹೇಡಿಯಾದರೆ ಬಲ್ಲಿದರ ಕೈಯಲ್ಲಿ ನಿಮಿಷದಲಿ ಕೇಡುಗಾಣುತ ಬಯದಲೇ 
ಮನೆಮಾಡಿಸುತ ದುರ್ಜನ ವಿಟಿರುಗಳ ನೋಡಲಾಗದು ಬಲ್ಲ ವನಿತೆಯರು 


(ನಿಭಾಗ. ೧೧-೧೫-೭). [ಕೆಡು * ಕಾಣು (ಆ ಕಾಣ್‌)) 


ಕೇಡುಗಾಲ 


ಕೇಡುಗಾಲ (ನಾ). ಕೇಡು ಉಂಟಾಗುವ ಕಾಲ; ವಿನಾಶ ಕಾಲ: 
ಕೋಡಗಳೆ ಭಯವುಂಟಿ ಶಿನಶಿನ ಕೇಡುಗಾಲವು ಲಂಕೆಗೆ (ಳಾಶಿರಾ. 
೨೦-೧೭) ; ಅಕಟ ಖಳರಿಗೆ ಕೇಡುಗಾಲವಿದೆ (ತೊರರಾ. ೫-೭-೧೫); 
ಏನೋ ಕೇಡುಗಾಲ ಬಂದದ್ದರಿಂದ ಹೀಗೆ ನುಡಿಯುತ್ತಿರುವೆ 
(ಕೃವಾಉ. ೧೧೩) ; ಕೇಡುಗಾಲಕ್ಕೆ ಬುದ್ಧಿ ಯಿಲ್ಲ ಮರಣಕಾಲಆಕ್ಕೆ ಮದ್ದು 
ಇಲ್ಲ (ಗಾದೆ). [ಕೇಡು + ಕಾಲ] 

ಕೇಡುಸುದ್ದಿ (ನಾ). ಕೆಟ್ಟ ಸಮಾಚಾರ; ಕೆಡುಕಿನ ಸುದ್ದಿ: ಅವರು 
ಏನು ಕೇಡುಸುದ್ದಿ ಬರುವುದೋ ಎಂದು ಚಡಪಡಿಸಿದರು (ರೂಢಿ). 

[ಕೇಡು * ಸುದ್ದಿ] 

ಕೇಡೆಯ್ದಿಸು (ಕ್ರಿ). ಕೇಡಿಗೆ ಗುರಿಮಾಡು ; ಕೆಡಿಸು: ಮಂತ್ರವೈದ್ಮ 

ದೆಳಿಪಿಂ ಕೇಡೆಯ್ದ್ಹಿ ಪಂ ಧರ್ಮಮಂ (ಧರ್ಮಾಮೃ. ೪-೪೮). 
[ಕೇಡು * ಎಯ್ದಿಸು) 

ಕೇಣ ಕೀಣ (ನಾ). ೧. ಹುರುಡು; ಹೊಟ್ಟಿಕಿಚ್ಚು ; ಮತ್ಸರ: 
*ಕೇಣಂ, ಮಚ್ಚರಂ -ಈ ೨ ಮತ್ಸರಂ? (ಕಶಸಾ. ೨೨-೪೫೭) ; 
ಕೇಣಮನೊಕ್ಕು ತಕ್ಕನಜದುಕ್ಕೆನಮಂ ಪೆಅಗಿಕ್ಕಿ (ರಾಂಕಿಪು. ೩-೧೩) ; 
ಕೇಣಮುದಾರಡೊಳ್‌ ಕೊಅತೆ ಸಜ್ಜನ ವೃತ್ತಿಯೊಳೆಗ್ಸು ಶೀಲದೊಳ್‌ 
ಕಾಣಬಾರದು (ಎಇ. X೪1, ೬೧-೨೨; 1081) ; ಕೇಣಮಂ ತೊರೆದು 
ಫುರುಡಿಸುವರೆಂ ಜರೆದು ಕೇಳ್ವುದು ಸುಜನರು (ಜೈಮಿಭಾ. ೧-೮); 
ಈ ಯೊಡಲಿಗೆ ಎನ್ನೊಳೇೇಂಕೇಣವವಮ್ಮು (ಗೀತಗೋ. ೩೧-೧). 


೨. ಕೋಪ; ರೋಷ; ಆವೇಶ; ಉದ್ರೇಕ: ಕೈಚಳಕದೆಸುಗೆಯ: 


ಕೇಣದಳತೆಯನಜಕಿಯೆ ನಾನೆಂದ (ಕುವ್ಯಾಕ. ೧೨-೨೪) ; ಕೇಣದಿಂ 
ಕೆಣಕಿದ ಧೀವರಾಮರರನೆಕ್ಕಲಂ . . . ಸೀಳ್ಸುದು (ಶಬಶಂ. ೪-೧೦) ; 
ಹುಬ್ಬನು ಕೇಣದಿ ಗಂಟಿಕ್ಕುತಿಹಳು (ಸೌಗಂಪ. ೧-೪೭). ೩. ಲೋಭ; 
ಅತ್ಯಾಸೆ : ಕೇಣದಿಂ ಗಳಿಸಿ ಕಡೆಯಲಿ ಕೊಡುನೆನೆನೆ ಪ್ರಾಣ ಶಾಶ್ವತವೆ 
(ಸರ್ವಜ್ಞ. ೬೯೪). ೪. ಆಲೋಚನೆ ; ಪರಾಮರ್ಶೆ; ಚಿಂತನೆ; 
ವಿಚಾರ: *ಕೇ[ಪಾಕಾಂ. ಕೀ] ಣಮೆನಲ್ಯಾಲೋಚನೆ” (ಭಾರನಿ. ೬೩) ; 
ಅಜಕಿಯಂ ಕೇಣದಿನೇನುವಂ ಮುನಿಕುಮಾರೆ (ಕಾದಂಪೂ. ೮೬೦) ; 
ಸನ್ನೆಯಜಕಿಯದ ಸರಸವಜಕಿಯದ ಜಾಣಆಿಯದ ಕೇಣವಜಿಯದ 
ನಿಲವು ನಿರ್ನಿಕಾರ ಸುಖಮನೀಯೆ (ಗಿರಿಕ. ೨-೧೦೫ ವ) ; ಕೇಣವಿಲ್ಲದ 
ನಿಷಯಲಂಪಟಗೇಕೆ ನಿರ್ವಾಣ (ಅಮೃತ. ೧-೪೦). ೫. ಸಂಕೋಚ; 
ಭಯ : ಲವಾಂಕುಶರ್‌ ಚೂಣಿಯೊಳ್‌ ಕೇಣಮಿಲ್ಲಡೆ ಪೊಜಮಟ್ಟು 
ಕಾಳೆಗಮಂ ಕೊಂಬುದು (ಪುಣ್ಯಾಸ್ರ. ೭-೨೩ ವ); ಪ್ರಾಣದಾಸೆಯ 
ಮಣಿದು ತನ್ನೊಳು ಕೇಣವಿಲ್ಲದೆ ಕಾದೆನುತ (ಕುವ್ಯಾಕ. ೧೩-೩೬) ; 
ಮುನಿಸಂಕುಲಂ ಕೇಣಮಿಲ್ಲದೆ ತದ್ವನಾಂತರದೊಳಿರ್ದುದನವರತ 
(ನಂದಿಮಾ. ೨-೨೦). ಕೀಣ: ೪. “ಕ ಪಾಕಾಂ. ಕೇ]ಣಮೆನಲ್ಯಾ 
ಲೋಚನೆ? (ಭಾರನಿ. ೬೩); ಜಾಣನ ಭಕ್ತಿ ತನಗೆಂಬ ಮರುಳನ 
ಕೀ[ಪಾಕಾಂ. ಕೇ] ಇವನು ನೋಡ (ಸರ್ವಜ್ಞ. ೪೩೭). 

ಕೇಣ್ಮ (ನಾ). ಕೊರತೆ; ಊಣೆಯ,; ಲೋಪ; ನ್ಯೂನತೆ: 
ಕೇಣವಿಲ್ಲದೆ ಸಕಲಶಾಸ್ತ್ರ ಪ್ರವೀಣರಾದರು (ಸಂಭಪ. ೧೭-೭೨) ; ಕಾರ 
ವೇಂದ್ರಗೆ ಖೋಡಿಯುಂಟೀ ದ್ರೋಣ ಕೇಣವ ಬಿಟ್ಟು ಕಾದುವರೆ 
(ಕುವ್ಯಾದ್ರೋ. ೨-೫೮) ; ಕೇಣವಿಲ್ಲದೆ ಜಂಗಮಕ್ಕೆ ದಾಸೋಹನುಂ 
ಮಾಡುತಿರಲು (ಲಶಿಚಿಂ. ೩೮-೧೭೫). [ಆ ಸಂ. ಕ್ಷೀಣ) 

ಕೇಣ್ಯ (ನಾ). ಮಗ್ಗದ ಹಾಸಿನ ಎಳೆ (7): ಕಟ್ಟಿಣೆಯೊಳಗಣ 
ಕಾಂಸ್ಕೃದಂತೆ, ಅಣಿಯೊಳಗಣ ಕೇಣದಂತೆ, ಚಿನ್ನದೊಳಗಣ ಬಣ್ಣದಂತೆ, 
ಪಟದೊಳಗಣುತಂತುವಿನಂತೆ, ಎನ್ನಲ್ಲಿ ಭಿನ್ನನಿಲ್ಲದೆ ಇದ್ದೆವಯಲ್ಲಾ 
ಸೌರಾಷ್ಟ್ರ ಸೋಮೇಶ್ವರಾ (ಆದವ. ೮). (2) 


೨೧೦.೨ 


20 


23 


33 


ಕೇಣಿ, 


ಕೇಣಂಗೊಳ್‌, ಕೇಣಗೊಳ್‌ (ಕ್ರಿ). ೧. ಹುರುಡಿಸು ; ಹೊಟ್ಟಿ ಕಿಚ್ಚು 
ಪಡು ; ಮತ್ಸರಿಸು : ನಿನ್ನೊಡನೆ ಬರಿದೆ ಕೇಣಂಗೊಂಡು ಬವರವನೆಸಗಿ 
ದಂಥಾ ದುರ್ಜನರಾದ ಶತ್ರು ಗಳೊಡನೆ ಮಾರಾಂತು (ಭಾರಶಾಂ. 
ಜೇೀಣಗೊಳ್‌: ೧. ಕೇಣಗೊಂಡವರೆಂತು ಕೆಣಕಿ 
ನೋಡಲಿ ಮತ್ತೆ ಮಾಣಲಿ ಮಮತೆಯುಳ್ಳ ವರು (ಹದಿಬ. ೪-೪೨). 
೨. ರೋಷಗೊಳ್ಳು ; ಉಗ್ರವಾಗು : ಕೇಣಗೊಂಡ ಪುಲಿ ಸಿಂಗಮಂ 
ಜಾಣಿನೇಜರ ಮೆಜಕಿನಬ್ಬೆಯೆ« (ಮೈಸೂಮೆ ೨-೮೯). 
[ಕೇಣ + ಕೊಳ್‌] 
ಕೇಣಂಬಡೆ (ಕ್ರಿ). ಮತ್ಸರಿಸು; ಸ್ಪರ್ಧಿಸು; ಹುರುಡಿಸು : ಮಾಣದೆ 
ಮತ್ತೆಅಗಿದನಾ ಸ್ಥಾಣನಿವನಬ್ಬರಿಸಿ ಸಿಡಿಲ ಮಾಳ್ಕೆಯೊಳಭವಂ ಹ 
ಕೇಣಂಬಡೆದೊತ್ತಿಮೆಟ್ಟಿದಂ ಗಾಂಡಿವಿಯಂ (ಶಬಶಂ. ೪-೮೭); 
“ಸಾವಕಾಶವಾಗಿ” (ಶಬಶಂ. ಕೋಶ). 
[ಕೇಣ + ಪಡೆ) 
ಫೇಣಕ (ನಾ). (?): ರಾಜರಾಜನ ಕಣ್ಗಳಂಗಣದೊಳ್‌ ಬೆಡಂಗು 
ಭಂಗಿವಡೆವಿನಮೇಜಕಿ ತೋಜಕಿ ಪೆಸರಿಟ್ಟು ಪೊಗಲ್ಚ ಕುದುರೆಕಾಆರ 
ಕೇಣಕದನುಮಾನಕಂ [ಪಾಠಾಂ. ಕೇೇಣದನುಮಾನಕ್ಕಂ) 
(ಅನಂಪು. ೨-೩೨ ವ). [?) 
ಕೇಣಕಾಖ (ನಾ). ಲೋಭಿ; ಕೃಪಣ; ಜಿಪುಣ: ಸಣಮನೀಯನಂ 
ಪ್ರಿಯಂ ನುಡಿದೆಂತುಂ ಮಾಣಿ ಮತ್ತವನ ಪಂಬಲನೆಂತುಂ ಕೇಣಕಾಅನನ 
ದೇಕೆಗ ಕಾವೈ ನಾಣಪುತ್ತ ನಗೆಯಂ ನೀಂ ಬಗೆಯ್ಸೆ (ಕಾವ್ಯಾವ. ೪೮೪). 
[ಕೇಣ + -ಕಾಜ) 
ಕೇಣಗೊಳ್‌, "ಕೇಣಂಗೊಳ್‌' ನೋ. 
ನೇಣಸರ, ಕೇಣ್ಸರ (ನಾ). ೧. ಕರುಬು; ಹೊಟ್ಟಿಕಿಚ್ಚು; 
ಮಾತ್ಸರ್ಯ ; ಆ ಠಾವಿನಲ್ಲಿ ಲಜ್ಜೆ ನಾಚಿಕೆ ಕೇಣಸರ ಅಪಮಾನವಿಲ್ಲದಿರ 
ಬೇಕು (ಮೋಳಿಮಾ, ೫೮-೨೪೧) ; ಬಾಣಗಳಾರ್ಭಟಸುತಲೈದಿಯೂರೊಳು 
ಕೇಣಸರದೊಳಿಹ ಭಟರ ಪ್ರಾಣ ಗಳನು ನೀಗಿ (ಕಂನವಿ. ೧೬-೭೭). 
೨. ಸಂಕೋಚ; ಸಂಶಯ: ಗುರುವಿನ ತನುವವಸರಮಾಡುವಲ್ಲಿ 
ಕೇಣಸರ ಆತ್ಮತೇಜವಿಲ್ಲದಿರಬೇಕು (ಅಜಿ ಮಾ. ೪೮). ಹೇಣ್ಬರ: 
೧. ಬಂಡಾಟ ಬದುಕಿಸಿತು ಕೇಣ್ಸರ ಕೆಡಿಸಿತು (ಗಾದೆ). 
[ಕೇಣ್ಮ + 1) 
ಕೇಣಿ; (ನಾ). ತಾತ್ಕಾಲಿಕವಾಗಿ ನದಿಯ ದಡಗಳಲ್ಲಿ ತೋಡಿದ 
ಒರತೆಯ ಕುಳಿ, ಬಾವಿ, ಕೊಳ: (ಕಿ). 
[ದೇ. ॥ ತಮಿ. ಮಲ, ಕೇಣಿ] 
ಕೇಣ್ಮಿ (ನಾ). ಮೈತ್ರಿ; ಕೆಳೆ: ಮನೋಭನನೃಪಾಲನ ಕೆ (ಣಿಯ 
ತಾಣವೆಂಬಿನಂ (ದಶಕು. ೬-೬೫). "ಕೇಣಿಗೊಳ್ಳ್‌' ಪರಾ. 
[+ ತಮಿ. ಕೇಟ್‌] 
ಕೇಣ್ಕಿ, ಖೇಣಿ, ಗೇಣಿ, ಗೇನಿ, ಚೀಣ್ಣಿ (ನಾ). ೧. ಕೊಳ್ಳುವುದು, 
ಹಾಗೂ ಮಾರುವುದು; ಕ್ರಯ ವಿಕ್ರಯ: *ಕ್ರೇಣಿ- ಕೇಣಿ” (ಶಮದ. 
೨೬೧ ಪ್ರಯೋ). ೨. ಗುತ್ತಿಗೆ; ಒಪ್ಪಂದ; ಮಾಸಲು: ಎಲೆಯಲು 
ವಡಕೆಯಲು ಕೇಣಿಯಂ ಕೊಂಡವರಲ್ಲಿ ಪೊಂಗಡ್ಡ (ಸೌಇಇ. 1-1, 
೨೦೦-೨೭ ; 1121); ಪೊಂಗೊಟ್ಟು ಕರ್ಬನಿತುಮಂ ಕೆ:ಣಿಯಂ ಕೊಂಡು 
(ಬಾಹೂರ. ೧೮೨-೮) ; ವೃಕೋದರನವಯವವ ಕೇಣಿಯನು ಕೊಟ್ಟಿವು 
ಬಾಣತತಿಗೆನುತ (ಕುವ್ಯಾದ್ರೋ. ೧೩-೪೫) ; ಕಾಲಭಯವನು ಕೇಣಿಯನು 
ಕೊಂಡಂತೆ ಕಂಸಕ್ಷೋಣಿಪತಿ ಕುಳ್ಳಿರ್ದನು (ನಿಭಾಗ. ೧೦-೩೮-೧೨) ; 
ರಾಜವೆಸರು ಮಾವಂದಿರ್ಗೆ ಕೇಣಿಯಾಯ್ತೆಂದು ನಲಿದರು(ಭರಚ. ೫೮-೨೧); 
ಗೆಲ್ಲವೆಣ್‌ ನಿನ್ನೊಳ್‌ ಕೇಣಿಯಕ್ಕೆ (ರಾಮಾಶ್ವ. 8೨-೨೧). 


೧೩೪-೨೦). 


ಕೇಣಿ 


೩. ಪಾಲು; ಭಾಗ: ದುರ್ನುನದ ಬೆಳಸಿನ ಕೇಣಿಯನು ಕೈಕೊಂಡ 
(ಕುವ್ಯಾಸ. ೧೨-೫). ೪. ರತ್ನ ಪರೀಕ್ಷೆಯ ಒಂದು ವಿಧ; ಕುಂದಣ: 
ಒರೆಯಾಣಿ ಕೆ:ಣಿ ನೋಟ ತೂಕಂ ಬಡ್ಡಿ... ಭಾಸುರದ ರತ್ನಪರೀಕ್ಷೆ 
ಗಳೊಳು ಪರಿಣತನ ಮಾಡಿದನಯ್ಯನಾದಯ್ಮನ (ಸೋಮಚ. ೧-೯೩); 
“ ತೂಕ” (ಸೋಮಚ. ಕೋಶ). ಖೇಣಿ: ೧. [ಬ]ನವಾಸೆನಾಡ 
ದನಸಾಯದ' ಸುಂ]ಕಮಂ[ಖೇ]ಣಿಯಲು ನಡೆವುತ್ತ (ಸೌಇಇ. ೫x, 
"ಬೇಣಿಕಾಅ' ಪರಾ. ಗೇಣಿ: ೨. ಬಿಡೆಕಾರು 
ಮೂ ೧೭ರ ಗೇಣಿ ಭತ್ತಮೂ ೪೩4 (ಸೌಇಎ, ೧೯೩೧, ಮಂಗಳೂ. ೩೩೮ ೧೦; 
1228) ; ವರುಷ ೧ಕ್ಕೆ ಬಹ ಗೇಣಿ ಅಂಬಲದ ಹೊನ್ನೊಂದಕ್ಕೆ 
(ಬೊಂಕಶಾ. ೧೯೪೦, ಕುಮಟ. ೧೧೩-೨೨, 1475); ಅಂತು ಇನಕೆ ಗೇಣಿ 
೧೪೦ (ಕಇ.1, ೫೧-೨೨; 1432) : ಅವರು ಕೊಂಡ ಜಮಾನು ವಾಯಿದೆ 
ಗೇಣಿಯದು (ಕುಡಿಕೂ. ೩೨); ಗೇಣಿದಾರರು ಗೇಣಿಯನ್ನು... 
ಕೊಡಬೇಕಾಗಿತ್ತು (ಸಂಜಸಂ, ೧೦). ಗೇನಿ; ೨. ಸಲುವ ಗೇನಿ 
ಸಿದ್ದಿಯ (ಇಆ. ೪, ೪೧-೧೬; 1587). ಚೇಣ್ಮಿ: ೨. ವೊದಲು ಮೊದಲು 
ಕಬ್ಬು ಅರೆದು ಕೂಲಿ ಪಡೆಯುತ್ತಿದ್ದರು. ಅನಂತರ ಅವರೇ ಟೇಣಿ ಮಾಡ 
ಲಾರಂಭಿಸಿದರು (ನನ್ನೂರು. ೧೧೮). [ಆ ಸೆಂ. ಕ್ರೇಣಿ] 
ಕೇಣಿ "ಕೇಟ್‌? ನೋ. 
ಕೇಣಿಕ (ನಾ). ಅಡವು; ಗಿರವಿ: ಬಡ್ಗಿಯಿಕ್ಕುವಂ ಮೊದಲಂ ಕೊಟ್ಟು 
ಪತ್ರಮಂ ಸೀಳಿಸುವಂತೆ ಕೇಣಿಕಮಿಕ್ಕುವ ಪರದನೊತ್ತೆಯಂ ಬಿಡಿಸುವಂತೆ 
[ಆ ಸಂ. ಕ್ರೇಣಿಕ] 


೬೦-೧೪ ; 1068). 


(ಧರ್ಮಾಮೃ. ೧೪-೧೦೪). 
ಜ್ಷೇಣಿಕಾಲ್ಲ "ಕೇಣಿಗಾಅ? ನೋ. 
ಕೇಣಿಕಾಲ್ಲ (ನಾ). ವ್ಯಾಪಾರ ಶ್ರೇಣಿಯವನು; ಬಣಜಿಗ 

ಸಂಘದವನು: ಕೇಣಿಕಾಜರಧಿಷ್ಠಾಯಕ ನಾಗವರ್ಮ್ಮಯ್ಮನುಂ 

(ಎಇ. XVI, ೩೩೯೨-೧೨ ; 1053), [ಕೇಣ್ಮಿ + -ಕಾಲ) 
ಕೇಣಿಗ (ನಾ). ಬಾವಿ ಕೆಲಸದವನು; ಬಾವಿ ತೋಡುವವನು (7): 

ಹೂಣಿಗಂ ಹಂದೈಯ್ಯ ನೋವದೆ ಕೇಣಿಗನ ಕೊಂದೆಸೆದೆ ಸಗರದ -ಬೊಮ್ಮಿ 

ತಂದೆಗಳುಂ (ಸಾನಂಚ. ೯-೭೫) ; ಮದ್ದೆಳೆ ಶಿಲ್ಪಮೀತಂಗೆ ಮದ್ದಳೆಗಂ, 

ಏವಂ ಸರವಂದಿಗಂ, ಬೀಣಿಗಂ, ಗಾಣಿಗಂ, ಕೇಣಿಗಂ (ಶಬ್ದಾನು. ೪೦೬ 

ಪ್ರಯೋ) ; ಸಾಣಿಗರ್‌ ಕೆಲಸಿಗರ್‌ ಮಡಿವಳರ್‌ ಬಿಸಿನೀರ ಕೇಣಿಗರ್‌ 

ಜೂಜುಗಾಜರ್‌ ಮುಖ್ಯರೊದಗಿ ಬರುತಿರ್ದರೇಂ ವಣ್ಣಿಸುವೆನು 

(ಚೆಬಪು. ೪೭-೪೧) ; ಮುಚ್ಚಿ ಗರ ಕೇಣಿಗರ ಚಿಬ್ಬಗರ (ಸಿದ್ಧಕಾ, ೧೩-೩೬). 

[ಕೇಣಿ + -ಇಗ] 
ಳೇಣಿಗಾಲ, ಕೇಣಿಕಾಅ್ಯ, ಖೇಣಿಕಾಅ, ಗೇಣಿಕಾಅ, ಗೇಣಿಗಾರ 
(ನಾ). ಗುತ್ತಿಗೆದಾರ: ಈಶ್ವರಾಜ್ಞಿಯ ಕೇಣಿಗಾಅರು ಕರಣಗಳು 
ತಾ ಸಾಕ್ಷಿಯಾಗಿಹನು (ನಿಭಾಗ. ೧೧-೨೦-೪೩) ; ಕೋಟ ಬ್ರಹ್ಮಾಂಡಗಳ 
ಪ್ರಾಣಿಗಳ ಸೃಜಿಪ ಕರ್ತರ” ಮಹಾ ಪ್ರೌಢಿಕೆಯ ಕೇಣಿಗಾ[ಪಾಠಾಂ. 
ಕಾ])ಜರ್‌ ಚತುರ್ವದನರ್‌ (ಚೆ ಬ ಪು. ೨೯-೨೦). ಶೇಣಿಕಾಜ್ಯ : 
ಮತ್ತೊರ್ವಂ ಕೇಣಿಕಾಆ ನಿಟನಪ್ಪ ವಣಿಗ್ವಿಟನಿಂತೆಂದಂ (ಶಾಂತಿಪು. 
೮-೯೬ವ) ; ಭೀಮಸೇನನನಿತ್ತ ನೋಡೈ ಮಗನೆ ಕುರುಕುಲ ಕೇಣಿ 
ಕಾಅನನು (ಕುವ್ಯಾಭೀ. ೨-೧೬). ಹೇಣಿಳಾಜಿ: ವಡ್ಡರಾವುಳದ 

ಖೇಣಿಕಾಣ ಪೆರ್ಗ್ಗಡೆ ಚಾವಣ್ಣನನುಮಿಟ್ದಿ (ಎಇ. 2೭2೭, ೧೮೮-೧೭; 1079); 

ಆ ಸುಂಕದ ಖೇಣಿಕಾಜರು (ತೆಲಂಶಾ. ೪೦-೧೮; 1125). ಗೇಣಿಕಾಖ : 

ಗುತ್ತಗೆಯ ಗೇಣಿಕಾಖ (ಕೂ (ಲಶಾ೦ಂ. ಗೇಣಿಗಾರ : 

ಮೂಲಗಾರರ ಭೂಮಿಯನ್ನು ತೆರಿಗೆಯಿಂದ ಮಾಡುವ ಕುಳಗಳಿಗೆ 

ಗೇಣಿಗಾರೆರೆಂದೆನ್ನುತ್ತಾರೆ (ಮುಂಬಯಿ. ೫-೨೧೪). 

[ಕೇಣಿ + -ಕಾಟ] 


೫೫). 


೨೧೦೩ 


ಬ್ರೂ ಣು [<2 [eS pe 
೦ ಲಾ ಎ ಟಾ ಐ 


40] 
| 
45 


ಕೇತ 


ಕೇಣಿಗೊಡು (ಕ್ರಿ). ಗುತ್ತಿಗೆಕೊಡು (?): ಅಂಗುಲಿಗಳರಳಸರಲನ 
ಬಾಣಂಗಳ ಬಂಧುರತೆಯಂ ಕೇಣಿಗೊಟ್ಟಿಂತೆ (ಪುಣ್ಮಾಸ್ರ. ೨-೩೨ ವ) ; 
ರತ್ನಿಗರ್ಭಾಂಗನೆ ನಿಜೋದರೆಂದೆಜಕದುಳ್ಳ ರ ತ್ನ್ನ ವಳಿಯಂ ಕೇಣಿ 
ಗೊಟ್ಟಿಡೆಯೊ . .. ಎನೆ ವಿವಿಧ ರತ್ನಗರ್ಭಿತಮಾಗಿ ರತ್ನಮಂ ವಿಕ್ರಯಿಪ 
ಘಟ್ಟಿ ಸೆಟ್ಟಿಗಳವರ , . . ಅಂಗಡಿಗಳೆಸೆವವು (ಜದ್ಮರಾ. ೮-೭೮). 
[ಕೇಣ್ಯಿ 4 ಕೊಡು] 
ಕೇಣಿಗೊಳ್‌, (ಕ್ರಿ). ೧. ಗುತ್ತಿಗೆ ಹಿಡಿ; ವಶಸಡಿಸಿಕೊಳ್ಳು ; 
ಸ್ವಾಧೀನ ಮಾಡಿಕೊ : ಭಾಳಾಕ್ಷನರ್ಧತನುನಂ ನೆಜಕಿ ಕೇಣಿಗೊಂಡಾ 
ಶೈಲೇಂದ್ರ ಕನ್ಮಕೆಯಂನರ್ಚಿಸಿದಂದು (ಉದ್ಭಟ. ೬-೩೯); ಕಾಣಲೊಡನೆ 
ಕರಣಮನೆಲ್ಲಮನಂದು ಕೇಣಿಗೊಂಡನು ಪಂಚಬಾಣಂ (ಅಂಜಚ. ೮-೮೯); 
ಕುರುಬಲವನೊಬ್ಬನೆ ಕೇಣಿಗೊಂಡೆನು (ಕುವ್ಯಾಕ. ೧೪-೪೦) ; ಪ್ರಳಯದ 
ಭಟರ ಜೀವವನಂಬುಗಳು ಕೇಣಿಗೊಂಡವು (ಉತ್ತರಾ. ೩-೪೭). 
೨. ತಾಳು; ಧರಿಸು; ಹೊಂದು: ಹರನ ಕೋಪವ ಕೇಣಿಗೊಂಡನು 
ತನ್ನ ಚಿತ್ತದಲಿ (ಕುವ್ಯಾದ್ರೋ. ೮-೧೪) ; ನೊಂದು ಗಾಯದಿಂ 
ಮಣನೆಯಂ ಕೇಣಿಗೊಂಡೊರಗಿ ಶತ್ರುಫ್ನನು... ರಾಹುಗ್ರಸ್ತೆದೆ 
ಏಣಧರನಂತಿರಲ್‌' (ಚೈಮಿಭಾ. ೨೦-೩೮) ; ಕೇಣಿಗೊಂಡಂ ಚತುರ 
ವಿಟಿಧರ್ಮವನು (ರೇವಣ ೬೩-೧೪). [ಕೇಣ್ಯಿ * ಕೊಳ್‌] 
ಕೇಣಿಗೊಳ್ಳ್‌ (ಕ್ರಿ). ಜೊತೆಯಾಗು; ಮೇಳಗೂಡು: ನಿಜ 
ಜಂಗಮಪ್ರಾಣಿ ಬಸನೇಶ್ವರಂ ಕೇಣಿಗೊಂಡೆನ್ನ ಹೃನ್ಮಾಣಿಕ್ಕಗೃಹ 
ದೊಳರ್ಕೆ (ಆರಾಚ. ೧-೧೧). [ಕೇಣಿ * ಕೊಳ್‌] 
ಕೇಣಿಗೊಳ್ಳ್‌ (ಕ್ರಿ). ಸಾಲುಗೊಳ್ಳು ; ಓಳಿಯಾಗು : ವಿಶ್ವಧಾಶ್ರೀ 
ವಳಯಂ ಪಾತಾಳ ಮೂಲಂ ಸಕಲ ಭುವನಮೊಂದೊಂದಜಕೊಳ್‌ ಕೇಣಿ 
[ಪಾಠಾಂ. ಳ೪ಿ]ಗೊಂಡುಚ್ಚಳಿಸಲ್‌' (ಪಂಸಭಾ. ೧೦-೮೫) ; ಸುಧನ್ವನ 
ಕ್ಷೀಣ ವಿಕ್ರಮಶಿಖಿಯ ಚೂಣಿಯ ಮಹಾಜ್ವಾಲೆ ಕೇಣಿಗೊಂಡರಿಬಲ 
ಶ್ರೇಣಿಯೆಂಬೊಂದಡನಿದಾಣಮಂ ಹೊಕ್ಳಂತಿರೆ (ಜೈ ಮಿಭಾ. ೧೨-೪೨), 
[ಕೇಣಿ (ಆ ಕೇಲು) + ಕೊಳ್‌] 
ಕೇಣಿತ್ತಚ್ಚ (ನಾ). ಒಬ್ಬಾತನ ಹೆಸರು: ಕೇಣಿತ್ತಚ್ಚನ್ಮಗ 
ನೆಳೆಯೊನ್ಮಾದತ್ತಚ್ಚನ (ಎಕ. 2೮, ಮಾಲೂರು. ೯೬-೪; 750). [?) 
ಕೇಣಿದ (ನಾ). ಗಿರಿವಿ ವ್ಯಾಪಾರಿ (?) : ರಾಚವಟ್ಟಯೊಳು ಕೇಣಿದ 
(ಪಾಕಾಂ. ಕೇಣೀಯ, ಕೇಣೀದ]ರಂಗಡಿಯ ಹಾಯ್ಯ ಲಾ ಚದುರ 
ಬಣಜಿಗರು ಪಂಚಾಳದಾತ ನಮ್ಮೀ ಚಾರು ಪಜ್ತ್‌ಯೊಳು ಸರಿಯಾಗಿ 
ಯಂಗಡಿಯ ಹಾಯ್ಯಲನುಚಿತ ತೆಗೆಯೆನೆ (ಗುರುಚಾ. ೧೩-೭೭). 
[ಆ ಕ್ರೇಣಿಕ 1] 
ಜೇಣಿನಿಡಿ (ಕ್ರಿ). ಸಾಲುಹಿಡಿ (?): ವಿಭ್ರಮ ಮಾಯಾ ವಿಧಿಯಿಂ 
ಕೇಣಿವಿಡಿದಾಡಿದಳ (ವಿಷ್ಣುಪು. ೨-೧೯೩). |ಕೇಣ್ಮಿ (ಆ ಕೇಟ),* ಸಿಡಿ) 
ಕೇಣು (ನಾ). ಸ್ಥಳ; ಎಡೆ (?) : (ಕೋಟಿ]ಯಕ ನಾಯಸಕಿತ್ತಿ ತಂನ 
ಮಗ ಮೆರೆವಂಣಸೆಟಿ ಪಡುವ ಕೇಣಲಿ ಬರಸಿದ ಶಿಲಾ ಶಾಸನದ ಕ್ರಮ 
ವೆಂತೆಂದರೆ (ಸೌಇಇ. 13-11, ೪೫೨-೯ ; 1450). (- ತಮಿ. ಚೇಣ್‌'] 
ಕೇಣ್ಸರ "ಕೇಣಸರ?' ನೋ. 
ಕೇತ (ನಾ). ೧. ತೊಂದರೆ; ಕಿರುಕುಳ; ಕ್ಲೇಶ. ೨. ಒಂದು 
ಬಗೆಯ ಆಟ; ಕಿಳ್ಳೆಕೇತರ ಆಟ: ಕೇತ ಯಾಚಕ ಪಗುಡಿ ಪರಿಹಾಸ 
ಕಂಗಳಿಂದ ಬೇಡಿತಂದು ಗುರುಲಿಂಗ ಜಂಗಮಕ್ಕೆ ಮಾಡಿಹೆನೆನಬಹುದೆ 
(ಏಲೇಶ್ವ. ೭). [| 
ಕೇತ್ಮ (ನಾ). ೧. ಕರೆ; ಅಹ್ವಾನ: (8). ೨. ಜಾಗ; ಸ್ಥಳ: (8). 
೩. ಒಂದು ಕ್ಪುದ್ರ ದೇವತೆ: ವರಮೀಗುಮೆ ಮೈಲಾರಂ ಕೇತಂ 
ಕಾಟಂ ಮಾರಿಗೆ ಮಸಣಿಯೆನಿಪ್ಪ ಕೊಳೆದೆಯ್ದಂಗಳ್‌ (ಸಮಪ.೧೦-೧೨೬). 


ಕೇತಕ 


೪. ಒಬ್ಬಾತನ ಹೆಸರು: ಆ ಕೇತ ಪೆಣೆದಿಬದು ಸತ್ತೊಡಚ್ಚರ 
ಗಣಿಕೆ ಯರೊಡಗೊಣ್ಣು ದೇವಲೋಕಕುಯ್ದ್ಹರ್‌ (Man. 71-1, 
೫೧-೩ ; 1006) ; ಎಗವುಣ್ಣನ ಅಕ್ಕಸಾಲೆ. ಳೇತಂ (ಮೈಆರಿ. ೧೯೪೩, 
೧೧-೧೧ ; 11ನೆಯ ಶತ), (ಆ ಸೆಂ. ಕ್ಷೇತ್ರ] 

ಕೇತಕ (ನಾ). ಕೇದಗೆ. "ವೀತಕೇಶಕ' ಪರಾ. [ಸಂ.7 

ಕೇತಕಾರ(ನಾ).ಒಂದು ಜಾತಿಯಕುದುರೆ(?) : ಮಚ್ಚವರ್ಣನು ಕೇತ 
ಕಾರೆ ಪರಡೆಯೆಂಬ ಹೆಚ್ಚಿನ ಕುದುರೆಗಳೊಂದಿಗೆ(ಅಮುಸಾಂ. ೨-೮೮). [?] 

ಕೇತಕಿ (ನಾ). ಕೇದಗೆ; ತಾಳೆಹೂ: “ಗೇಿವೂ ಕೇದಗೆಯೆಂಬುದು 
ನಿರುತಂ ಕೇತಕಿ” (ಕವಿಕಂ. ೭೩); ಶಿವನ ಕರನಖದಿಂದವಾದ ಕೇತಕಿ 
(ನಂಬಿರ. ೯-೩೪) , ಕರನೀರ ಕೇತಕಿ ಕಸಿತ್ಯ (ರುಣ್ಮಾಂಗ, ೧೨-೨೩). 

[ಸಂ. ಕೇತಕಿ] 

ಕೇತಕೀಕುಸುವು (ನಾ). - ಕೇತಕಿ: *ವರ್ಸಪುಸ್ಪ-ಕೇತಕೀ 
ಕುಸುಮ? (ಓಷಧಿ. ೧೪೮). [ಸಂ. (ಕೇತಕೀ 4 ಕುಸುಮ)] 

ಕೇತಕೀಪುಷ್ಟ (ನಾ). - ಕೇತಕಿ: ಕೇತಕೀಪುಸ್ಭ ಅಂದರೆ ತಾಳೆ 
ಹೂವನ್ನು ಧರಿಸಿದಲ್ಲಿ ... ಪಿತ್ತವನ್ನು ಹೆಚ್ಚಿಸುವುದು (ಸಕವೈ. ೪೪). 

[ಸಂ. (ಕೇತಕೀ + ಪುಷ್ಪ)] 

ಜೇತನ (ನಾ). ೧. ಮನೆ; ನಿವಾಸ: ಪ್ರೀತಿಗೊಳಿಸೆಲ್ಲರನು ಕಳುಹಿಸಿ 
ಕೇತನಕೆ ನಡೆತಂದು (ಬಜ್ಜಪು. ೭೭-೭). ೨. ಬಾವುಟ; ಧ್ವಜ: 
ವಿಜಯಂಗೆ ವಿಜಯಮಾಗಿಕೆ ನೀಮಾತನ ಕೇತನದೊಳ್‌ ಫಣಕೇತನ 
ಬಲಕುತ್ಬಾತಕೇತುವಪ್ಪುದೆ ಸಾಲ್ಲುಂ (ಪಂಪಭಾ. ೮-೩೬); ಮೀನ 
ಕೇತನನ ಕೇತನಮಂಗಜಚಕ್ರಿಯ ಚಕ್ರಂ (ಸುಕುಮಾ. ೫-೫೪); 
ಮಿಳಿರ್ವ ಕೇತನಮೀಗಳದೆತ್ತವೋದುದೋ (ರಾಮಾಶ್ವ. ೨೯-೩). ೩. ಕರೆ; 
ಆಹ್ವಾನ. ೪. ಚಿಹ್ನೆ; ಲಾಂಛನ. ೫. ತೇಜಸ್ಸು; ಕಾಂತಿ: 
“ಧ್ವಜ ತೇಜಾಗಾರಮುಂ ಕೇತನಮೆನಿಕು? (ನಾನಾರ. ೬೩). [ಸೇಂ.] 

ಕೇತನಮಾಳಿಕೆ (ನಾ). ಕೇತನಮಾಲೆ; ಧ್ವಜಗಳ ಸಾಲು: ಒದವಿ 
ಪೊದಟ್ಹ ಕೇತನಮಾಳಿಕೆ ನೀರಲಕ್ಷಿ೬ ದೂರದ ಭಟರಂ... 
ಕರೆವಂತುಟಾಗೆ (ಪುಷ್ಪಪು. ೨-೬೦). [ಕೇತನ * ಮಾಳಿಕೆ (ದ ಮಾಲಿಕೆ) 

ಕೇತಪಗಾವುಂಡ (ನಾ). - ಒಬ್ಬಾತನ ಹೆಸರು: ಯರಜ್ಞಗವುಣ್ಣನ 
ಮಗ ಕೇತಪಗಾವುಣ್ಣನುಂ (ಎಕ. 3%, ಗುಂಡ್ಲು ಪೇ. ೮೩-೫; ಸು. 995). 

[ಕೇತ್ವ + ಅಪ (ಆ ಅಪ್ಪ) * ಗಾವುಂಡ (ಆ. ಗಾಮುಂಡ)] 

ಕೇತಪೊಡೆಯ (ನಾ). ಒಬ್ಬಾತನ ಹೆಸರು: ಮಾಕಯ್ಯನ ಮಹತ್ತು 
ಕೇತಪೊಡೆಯ x x x ಗಂ ವೆಳ್ಳೆಕಬ್ಬೆ ಪುತ್ರನ್‌ (ಎಕ. 1೪, ಗುಂಡ್ಲು ಪೇ. 
೯೩-೧೧ ; 1049). [ಕೇತ್ಮ * ಅಪ (ಆ ಅಪ್ಪ) * ಒಡೆಯ್ಯ] 

ಕೇತಬ (ನಾ). ಒಬ್ಬಾಕೆಯ ಹೆಸರು: ಸಾಭಾಗ್ಯ್ಯೋನ್ನತಿಯಿಂದೆನೆ 
ನೆಗಟ್ಟ ಸದ್ಗುನವತಿ ಕೇತಬರಾಣಿ ವಾಣಿ ಚತುಕೋಕ್ತಿಗಳೊಳ್‌ 
(ಕಇಆ. ೫-೧೭-೬೨ ; 1104). [ಕೇತ್ಮ + ಅಬ್ಯ (೮ ಅಚ್ಛಿ])] 

ಕೇತಯ "ಕೇತಯ್ಯ? ನೋ. 

ಕೇತಯ್ಯ, ಕೇತಯ(ನಾ). ೧. ಒಬ್ಬಾತನ ಹೆಸರು : ಬರೆದಂ ಕೇತಯ್ಯ 
(ಎಕ. ೫೪, ಬೇಲೂರು. ೩೦೮-೯; 971); ಕೇತಯ್ಯನ ಮಗ ಮೂಕ 
ಗಾವುಣ್ಣನು (ಸೌಇಇ. ೫೫, ೨೦-೧೭ ; 1015). ೨. ಒಂದು ಕ್ಸುದ್ರ 
ದೇವತೆಯ ಹೆಸರು: ಮಾಳಯ್ಯ ದೂಳಯ್ಯ ಕೇತಯ್ಯಗಳೆಂಬ ನೂಜಿ 
ವುಂಡಕೆಗೆ,,., ಸಂಗಮದೇವ ಶರೆಣೆಂಬುದೊಂದು ದಡಿ ಸಾಲದೆ 
(ಬಸವ. ೫೫೫). ಶೇತಯ : ೧. ಆಗಚೆಯಖುಂ ಕೇತಯನುಂ ಹೀಜಿಸಿದ 
ಕಲ್ಲು (ಎಕ. ೪11, ಶಿಕಾರಿ. ೯-೧೨ ; 1021) ; ಕೇತೆಯನ ಕುಜುಮಣಕಿ 
ಅಸಸುಬಾಳ ಹೊಲನೋರೆಯ ಸೀಮಕ್ಕೆ (ಸೌಇಇ.120-1, ೨೮೪-೮; 1190). 

[ಕೇತ್ಯ 4 ಅಯ್ಯ] 


೨೧೦೪ 


ಟಾ 


40 


45 


ಕೇತುದರ್ಶಳ 


ಕೇತಲದೇವಿ (ನಾ). ಒಬ್ಬಾಕೆಯ ಹೆಸರು: ಶ್ರೀಮತ್ಕೇತಲಜೀವಿಯರ್‌ 
(ಇಆ. KIX, ೨೭೩-೩೭ ; 1054). (ಕೇತಲ್ಯ * ದೇವಿ) 

ಕೇತಾರ (ನಾ). ೧. ಹಿಮಾಲಯದಲ್ಲಿರುವ ಒಂದು ಕ್ಷೇತ್ರ; 
ಕೇದಾರ: ದೂರವೈದಿ ಹಿಮಾಂಬುವಂ ಕೇತಾರದಲಿ ಸೇವಿಸುವರಂತೆ 
(ಬಸಪು. ೧೯-೨೩). ೨. [ಸಂಗೀತ] ಒಂದು ರಾಗದ ಹೆಸರು: 


ಮಾಳವಗೌಳ . , , ಕ್ಯಾಂಭೋಜಿ ಕೇತಾರಂಗಳ್‌ ದೇಶಿಯವಾಗಿನೆ 
(ಹಮ್ಮಾರ. ೨-೯೦ ವ). [< ಸಂ. ಕೇದಾರ] 


ಕೇತಾರಗೌಳ (ನಾ). - ಕೇದಾರಗೌಳ: ಕೇತಾರಗೌಳ. ,. ಮೋಹನ 
ಗೌಳಂಗಳೇ ಗೌಳಮಿಶ್ರಂಗಳು (ವಿವೇಕ. ೨೩೫). [ಲ ಕೇವಾರಗೌಳ] 

ಕೇತಿಮಾರಿ (ನಾ). ಒಂದು ಕ್ಷುದ್ರದೀವತೆ: ಅರುಟ್ಟು ಕಳೆದ ಹೂ 
ನಿನ್ನ ಬಾಯದು ಕೇತಿಮಾರಿಯೇ ಮೂಸಿಕೊಳ್ಳು (ಹಡಕಾ. ೪-೪೬). 

[ಕೇತಿ *: ಮಾರಿ] 

ಕೇತಿಸೆಟ್ಟಿ (ನಾ). ಒಬ್ಬಸೆಟ್ಟಿಯ ಹೆಸರು : ಡೀವಕಾರ್ಯಮಂ ದೂಸಿಗ 
ಕೇತಿಸೆಟ್ಟಿ ಬಿನ್ನವಿಸೆ (ಕಇ. 1, ೧೭-೨೭ ; 1055); ಧರೆಮಾಣಿಕ ಕೇತಿ 
ಸೆಟ್ಟಿಯೊಗೆದಂ ಜಗದೊಳು (ಕಣ. 1೪, ೧೫-೧೪ ; 1149). 

[ಕೇತ್ಯಿ + ಸೆಟ್ಟಿ] 

ಕೇತು (ನಾ). ೧. ಬೆಳಕಿನ ಕಿರಣ; ಕಾಂತಿ; ಪ್ರಭೆ. ೨. ಉಲೈ. 
೩. ಧೂಮಕೇತು; ಅನಿಷ್ಟ ಸೂಚಕವಾದ ಬಾಲಚಿಕ್ಕೆ : ಈತನೆ 
ನಮ್ಮ ಕುಲಕ್ಕಂ ಕೇತು ದಲಾನಜ$ವೆನಲ್ಲದಂದೇಶಿನಿತುತ್ಪಾತಂ 
ತೋರ್ಪವು (ಸಂಪಭಾ. ೧-೧೩೩) ; ಗಂಗಾಸೂನು ಮೊದಲಾದ ಪಲರ್ಗಂ 
ನೀನೊರ್ವನೆ ಕೇತುವಾದೆ ಕುರುಕುಲಕೇತೂ (ಗದಾಯು. ೭-೭). 
೪. ನವಗ್ರಹಗಳಲ್ಲಿ ಒಂದು: “ಇನರಿಪು ವಿಧುಂತುದಂ ಸ್ವರ್ಭಾನು 
ಸಿಂಹಿಕಾತನಯಂ ತಮಂ ಖೇಚರಾಹಿಯೆನೆ ರಾಹು ಶಿಖಿಯೆನೆ ಕೇತು 
ವಕ್ಕುಂ” (ಮಂಗರಾ. ೧೨-೭). ೫. ಲಾಂಛನ; ಚಿಹ್ನೆ; ಬಾವುಟ; 
ಧ್ವಜ: “ಕೇತು ಧ್ವಜಂ ಪತಾಕಂ... ಹಳೆವಿಗೆಯೆನಿಕ್ಕುಂ” (ಮಂಗರಾ. 
೮೫-೨೬); ಅವುರೇಂದ್ರ ಪುತ್ರನಂ ಕರೆವವೊಲಾದುನಾ ಪುರದ ವಾತ 
ವಿಧೂತ ವಿನೂತ ಕೇತುಗಳ್‌ (ಪಂಪಭಾ. ೪-೩೪) ; ವಾತವಿಧೂತ 
ವಿನೂತ ಕೇತುಗಳ್‌ ದಳ್ಳಿಸುಗುಂ (ಸುಕುಮಾ ೧೦-೪೯). ೬. ಹಿರಿಯ; 
ಒಡೆಯ ; ಮುಂದಾಳು: ಕುರುಕೇತುವೆಲ್ಲಿದಂ (ಗದಾಯು. ೬-೩೧); 
ಭೀತಿಗೊಂಡನು ದ್ರೋಣ ಸೋಲಕೆ ಕೇತುವಾದನು ಶಲ್ಕನಪಜಯ 
ಮಾತೃಕಾಕ್ಷರೆನಾದನಶ್ವತ್ಥಾಮನಿಂದಿನಲಿ (ಕುವ್ಯಾದ್ರೊ€. ೧೬-೧೩). 
೭. ಕತ್ತಾಳೆ; ರಕ್ಕಸಬಾಳೆ: ವರುಣನ ಕುಂತಡುತ್ಕರೆದ ಕೇತುವ 
ಕೇಕಿವಿಳಾಸದರ್ಭಕೋದರೆಯ . . . ಅಭಿಧಾನಮಂ ತಳೆದ ಭೂರುಹ 
ಮೊಪ್ಪುಗುಮಾ ವನಾಂತದೊಳ" (ರಾಜಶೇ. ೫-೫೭). ೮. ದೇವತೆಗಳ 
ಶಿಬಿಕೆ “ವಿಮಾನ: (8). ೯. ರೋಗ. ೧೦. ಶತ್ರು ; ವೈರಿ. 
೧೧. ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ: “ನವ... ನಳ 
ಕೇತು ಬುಧ... ಇಂತಿನಿತುಂ ೯ಕ್ಕೆ ಪೆಸರು ವ್ಯವಹಾ. ೧೧-೪). [ಸಂ.] 

ಕೇತುದಂಡ (ನಾ). ಧ್ವಜಸ್ತಂಭ: ಕಣ್ಣ ತಿರುಗಿ ಬರೆ ಮಣಿದು 
ಮೆಯ್ಯಂ ಪರವಶದಿಂ ಕೇತುದಂಡಮಂ ನೆಮ್ಮಿರಲ್‌(ಪಂರಾಮಾ.೧೬-೧೪); 
ವೃಷಭಾಂಕಿತದ ಕೇತುದಂಡದ ಸುಭಟಿನಾನನೋ ಪಾಂಡವರೊಳು 
(ಜೈಮಿಭಾ, ೧೨-೧೬). [ಕೇತು 4 ದಂಡ) 

ಕ್ಷೇತುದರ್ಶಕ (ನಾ). ಧೂಮಕೇತುವನ್ನು ಕಂಡು ಹಿಡಿಯಲು 
ಬಳಸುವ ಒಂದು ದೂರದರ್ಶಕ ಸಾಧನ: “ಧೂಮಕೇತುವನ್ನು 
ಕೆಂಡು ಹಿಡಿಯುವುದಕ್ಕಾಗಿ ಉಪಯೋಗಿಸುವ, ಅಲ್ಪ ವರ್ಧನಶಕ್ತಿಯೂ 
ವಿಶಾಲದೃಷ್ಟಿ ಕ್ಷೇತ್ರವೂ ಉಳ್ಳ, ದೂರದರ್ಶಕ: ಕೇತುದರ್ಶ್ವಕ? 


(Comet-finder. ಇಂಕನಿ). [ಕೇತು + ದರ್ಶಕ) 


ಕೇತುಪಟಿ 


ಕೇತುಪಟಿ (ನಾ). ಧ್ವಜ; ಬಾವುಟಿ: ಗಿರಿವರನ ನೆಗಟಕ್ಷಿಗೆ ನೇಮಿಸಿದ 
ಕೇತುಪಟದಂತಸೆಯೆ (ಶಬಶಂ, ೩-೩೫ ವ). [ಕೇತು 4+ ಪಟ್ಯ] 

ಕೇತೋಜ (ನಾ). ಒಬ್ಬಾತನ ಹೆಸರು : ಚಿತ್ತಾರಿ ಕೇತೋಜನ ಮಗಂ 
ಬಡ್ಡಗಿ ಆಯ್ವೋಜಂ (ಮೈಆರಿ. ೧೯೩೧, ೭೪-೭೩; 1053), 

[ಕೇತ್ಯ + ಓಜ (೮ ಒವರು)) 

ಕೇದಂಗೆ "ಕೇದಗೆ' ನೋ. 

ಕೇದಕೆ "ಕೇದಗೆ' ನೋ. 

ಳೇದಗಿ "ಕೇದಗೆ' ನೋ.. 

ಕೇದಗೆ, ಕೇದಂಗೆ, ಕೇದಕೆ, ಕೇದಗಿ, ಕೇದಿಗೆ (ನಾ). ೧. - ಕೇತಕಿ: 
* ಗಜಕಿಹೂ ಕೇದಗೆಯೆಂಬುದು ” (ಕವಿಕಂ. ೭೩) ; ಧಮ್ಮಿಲ್ಲನುಂ ಸೋಗೆ 
ಸೆಳ್ಳುಗುರಂ ಕೇದಗೆ... ಪೋಲ್ಡುವು (ಆದಿಪು. ೬-೮೫) ; ಇಂಪಿಲ್ಲದ 
ಕೇದಗೆಯಂ ಕಂಪಿಲ್ಲದ ಪೂ ಸುಪುತ್ರನಿಬ್ಬದ ಭವನಂ (ಅಜಿಪು. ೬-೯೨) ; 
ಎಳನೆಆ ಸುತ್ತಿದಂತೆ ಮಿಲುಗುತ್ತಿರೆ ಕೇದಗೆಯೋಲೆ (ಕಾದಂಉ. ೧೫೦); 
ಕೇದಗೆಯನೇಜೀದ ಕೋಡಗದಂತೆ (ಪಂಡತಂ. ೨೭೬೯-೨೧) ; ಅಹಹ 
ಕೇದಗೆ ನಗೆಯೊ! ಹೊಡೆಯ ಹಾವಿನ ನಗೆಯೊ 1 (ಹೆಜ್ಬಿ ರ. ೩೨-೨೧). 
ಜೇದಂಗೆ: ೧. ಕೆಂಜಾಜಿ ನಾಗಸಂಪಗೆ ಬಂದುಗೆಯಪರಂಜಿಗೇದಂಗೆ 
ಯೊಳ್ಳರಲಿಂ ಮಂಜರಿಗಳಿನರ್ಚಿಸಿದರು (ಶ್ರೀಪಾಲ. ೧೨-೩೬). 
ಶೇದಕೆ: ೧. ಕೊಳದ ಮೂಡಿಗೆ ಕೇದಕೆಯ ಹಿಂಡಲು ಇಲ್ಲವೇನಮ್ಮ 
(ಪದ್ಮಸ. ೧೫). ಕೇದಗಿ ೧. ದಾಳಿಂಬ ಮುಸ್ತೆ ಗಜಕೆ ಕೇದಗಿ 
(ಸಾಳ್ವಸಾಂ. ೧೪). ಕೇದಿಗೆ: ೧. ಸುರಹೊನ್ನೆ ಕೇದಿಗೆ ಮೊದಲಾದ 
ಕಾಡುಹೂಗಳು (ಕಳಹು. ೨). ೨. ಕೇದಗೆಯ ಆಕಾರದಲ್ಲಿ ಮಾಡಿದ 
ಒಂದು ಚಿನ್ನದ ಆಭರಣ: ರೇಗಟ, ಕೇದಿಗೆ, ಚೌರಿಕೊಟ್ಟು, 
ಜಡೆಬಂಗಾರ . , . ಮೊದಲಾದ ಅಭರಣಗಳನ್ನು (ಮಲೆಮಂ. ೩೯). 

[೮ ಸಂ. ಕೇತಕೀ] 

ಕೇದಗೆಮೊಲೆ (ನಾ). ಒಂದು ಬಗೆಯ ಮೂಲಿಕೆ: ಕೇದಗೆಮೊಲೆಯ 
ರಸ... ಆಷಾಢೀರಸ ಇವುಗಳಿಂದ ಪ್ರತ್ಯೇಕ ಒಂದೊಂದು ಭಾವನೆಯಂ 
ಕೊಟ್ಟು (ವಿವೈವಿ. ೨೭). [?] 

ಕೇದಾರ (ನಾ). ೧. ಗದ್ದೆ: “ವಪ್ರಂ, ಕ್ಷೇತ್ರಂ, ಕೇದಾರಂ-ಈ 4 ಕೆಯ? 
(ಹಲಾಯು. ೯೪-೪೨೦) ; ಪಾಮರಿಯರ್‌ ಜಿತಾಮರಿಯರಿರ್ಪರ್‌ ಕಾದು 
ಕೇದಾರಮಂ (ಮಲ್ಲಿಪು. ೨-೨೦). ೨. ಉಪವನ; ಉದ್ಯಾನ. 
೩. ಹಿಮಾಲಯದಲ್ಲಿರುವ ಒಂದು ಶಿವ ಜೀವಾಲಯ ; ಶಿವಕ್ಷೇತ್ರ. 
೪. [ಜ್ಯೋತಿ] ಜಾತಕಯೋಗಗಳಲ್ಲಿ ಒಂದು: ಸಪ್ತಗ್ರಹಂ... 
ಚತುರ್ಗೇಹದೊಳ್‌ ನಿಲೆ ಕೇದಾರಂ (ಜಾತಕಿ. ೧೩-೫). ೫. [ಸಂಗೀತ] 
ಒಂದು ರಾಗದ ಹೆಸರು: ಕೇದಾರ: ೨೯ನೇ ಮೇಳಕರ್ತ ಧೀರ 
ಶಂಕರಾಭರಣದಲ್ಲಿ ಜನ್ಯ (ಸಂಗೀಡಂ. ೧೩೭). [ಸಂ.1 

ಕೇದಾರಗೌಳ (ನಾ). [ಸಂಗೀತ] ಒಂದು ಮಿಶ್ರರಾಗದ ಹೆಸರು: 
ಗೌರೀಮನೋಹರಿ, ಕೇದಾರಗೌಳ, ಸಾನು, . . ರಾಗಗಳಲ್ಲಿ 
ರಚಿಸಿರುವ ಕೃತಿಗಳು ಮನಮೋಹಕವಾಗಿವೆ (ಸಂಗೀತ. ೪೮). 

[ಕೇದಾರ4 ಗೌಳ] 


ಕೇದಾರವನ (ನಾ). ಬತ್ತದ ಗದ್ದೆ; ಶಾಲಿವನ : ಪರಿಕಾಲ್ಗಳನುಣ್ಬ |40 


ಕೇದಾರನನಂ ಮನಂಗೊಳಿಸುತಿರ್ಪುದು (ಜಗವಿ. ೨-೪). 
[ಕೇದಾರ + ವನ] 
ಕೇದಾರೇಶ್ವರ (ನಾ). ಕೇದಾರದಲ್ಲಿರುವ ಶಿವ. P ಭರತಖಂಡದಲ್ಲಿ 
ಪ್ರಸಿದ್ಧವಾದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. 
[ಕೇದಾರ * ಈಶ್ವರ] 
ಕೇದಿಗೆ "ಕೇದಗೆ' ನೋ. 


೨೧೦೫ 


| 


ಕೇಮ್ಮ 


ಕೇದಿಗೆಬೀಳು (ನಾ). ಕೇದಗೆಯ ಬಿಳಿಲು, ಬೇರು: ಕೇದಿಗೆ ಬೀಳಿನ 
ರಸದಲ್ಲಿ ನೆಲದಾಳವನ್ನರೆದು ಕುಡಿಯೆ ದಾಹಜ್ವರ ಪರಿಹಾರವಾಗುವದು 
(ಸಕವೈ. ೭೭). [ಕೇದಿಗೆ (ಆ ಕೇದಗೆ) * ಬೀಳ್ಕು (ಆ ಬೀಟ್ಕು)] 
ಕೇದು "ಕೇ? ಪರಾ. 
5 | ಕೇನಾರ (ನಾ). ೧. ಕೆನ್ನೆಯ ಮೇಲ್ಭಾಗ; ಮೆಲುಕು; ಕಣತರೆ: 
(ಕಿ). ೨. ತಲೆ. ೩. ಕೆನ್ನೆ; ಕಪೋಲ. (ಸಂ. 
ಕೇನಿಸಾತಕ (ನಾ). ಹಡಗಿನ ಮುಂಭಾಗ, ಚುಕ್ಕಾಣಿ. [ಸಂ.] 
ಕೇನೆ (ನಾ). (ಕರಾ) ಸುವರ್ಣಗೆಡ್ಡೆ; ಶೇನೆಗೆಡ್ಡೆ; ಸೂರಣಗೆಡ್ಡೆ : 
ಬಂಕೆ ಯನ ಹೆಮ್ಮೆಯ ಕೇನೆಗೆ ಕಲ್ಲಿಟ್ಟಿ ತಾಗುವುದು (ವೀರಬಂ. ೧೩); 
ಕೇನೆಯ ಮೇಲಿನ ಕಲ್ಲಿನ ತೆರೆದಲಿ ತಾನಿಹ ಮೇಲಾಳಿನ ಕೈಯೊಳ್‌ 
(ಕಎಪು. ೪೯). (ದೇ, ॥ ಶಮಿ. ಶೇನೈ ; ಮಲ. ಶೇನ; ತುಳು. ಕೇನೆ] 
ಜೇಪಲ, ಕೆವಲ, ಕೇಪಳ (ನಾ). ಒಂದು ಬಗೆಯೆ ಕಡುಗೆಂಪು 
ಹೊವಿನ ಸಸ್ಯ; ಆಡಿಯಾಲ, ಕೇಪಲ, ಕಿಸುಕಾರ (ಮೈಔಗಿ. ೪೬-೯೨೪). 
ಕೆವಲ: (ಕ). ಕೇಪಳ: ಒಂದೊಂದು ದಿನ... , ಅವರು ಕೇಪಳ 
ಹೂವನ್ನು ತರುವುದುಂಟು (ಬಾಳಿಗಿ. ೧೦೮) ; ದೀಪಾವಳಿಯ ದಿನ... 
ಕೇಪಳಂಬಳಕಾಯಿ ಗುಂಡು ಸರ ತೊಡಿಸಿ ಆ ಪೂಜೆಯಾಗುತಿರೆ 
(ಕಎಪು. ೪೫). [+ ತುಳು. ಕೇಪ್‌, ಕೇಪುಳ] 
ಳೇಪಳೆ "ಕೇಪಲ' ನೋ. 
ಕೇಪು, (ನಾ). ಸರಕು; ಮಾಲು: ನೃವಹಾರ ಮುಖದಿಂದ ಸೋಪು 
ಸಕಲಾಶಿ (ಪಾಳಾಂ. ಶ್ರೂಪು ಶಕಲಾದಿ, ಶೋಪು ಶಕಲಾತಿ] ನವರತ್ನ 
ವಾಜಿಯ ಫಲವ ಕೇಪು [ಪಾಠಾಂ. ಕೇಸಿ, ಕೇಪ]ಗಳ ತಂದು ಬೆಲೆಗಿತ್ತು 
ಬಲು ಹರದನಾಗಿರಲು (ಪ್ರೌಢರಾ. ೧೩-೩); ಡನ್ನ ಪಟ್ಟಿ ಣ ಮುಂತಾದ 
ಸ್ಥಳಗಳಿಗೆ ಕೇಪು ಕಳುಹಿಸಿ. . . ಮಾರಿಸಿ (ಕಥಾಮಂ. 1, ೬೮); 
ದುರ್ಗದೊಳಕ್ಕೆ ಹೊರಗಿನಿಂದ ಯಾವ ಕೇಪು ಕಾಗದ ಪತ್ರಗಳೂ 
ಬಾರದಂತೆ ನೋಡಿಕೊಳ್ಳಲು (ಚಿತ್ರಪಾ. ೮೨). [«- ಮರಾ. ಖೇಪ್‌) 
ಕ್ಷೇಪ್ಸು (ನಾ). ೧. ತುಬಾಕಿಯ ಗುಂಡುಗಳಿಗೆ ಹಾಕಿರುವ 
ಹಿಂಬದಿಯ ಅಣಸು, ಟೋಪಿ: ಬರೀ ಕೇಪು ಮಸಿ ಹಾಕ್ಕೊಂಡು 
ಬರ್ತೀನಿ, ಸಮಯ ಬಿದ್ದರೆ ಒಂದು ಹುಸಿಬೆದರು ಈಡು ಹಾರಿಸೋಕೆ 
(ಮಲೆಮ. ೫೭೨). ೨. ಮಕ್ಕಳ ತುಪಾಕಿಯ ಪಟಾಸ್‌ ಮದ್ದು. 
ಕೇಪುಹೊಡೆ - ೧. ಗುಂಡುಹಾರಿಸು; ಹಿಕಾರಿಮಾಡು. 
೨. (ಆಲಂ) ಜಯಗಳಿಸು, ಸಾಧಿಸು: ಇವತ್ತು ನೋಡು 
ಒಳ್ಳೆಯ ಕೇಪುಹೊಡೆದು ಬಿಟ್ಟೆ (ಮರಳಿ. ೨೯) ; ನೋಡಿದೆಯೇನೆ ನಮ್ಮ 
ನರಸಿಂಹನ್ನ, ಎಂಥ ಕೇಪುಹೊಡೆದ (ತಾಯಿಕ. ೨೨೧). 
[+ ಇಂ. cap] 
ಕೇಪುತೊಟ್ಟು (ನಾ). ತುಬಾಕಿಯಲ್ಲಿ ಕೇಪು ಇಡುವಭಾಗೆ: *ತುಪಾ 
ಕಿಯ ಬಾನಿನಲ್ಲಿ ಕೇಪು ಇಡುವುದಕ್ಕಾಗಿ ಮಾಡಿರುವ ತೂತುಗಳುಳ್ಳ 
ಚಾಚುಭಾಗ; ಕೇಪುತೊಟ್ಟು? (Nipple. ಇಂಕನಿ). [ಕೇಪ್ಪು + ತೊಟ್ಟು) 
ಕೇಬಲ್‌ (ನಾ). ೧. ನೀರಿನಲ್ಲಿ ಅಥವಾ ನೆಲದಡಿಯಲ್ಲಿ ಹಾಕಿರುವ, 
ಪರಸ್ಪರ ವಿದ್ಯುತ್‌ ಸಂಪರ್ಕವಾಗುವಂತೆ ಮಾಡಿರುವ, ತಂತಿಗಳ 
ಹೊರಜೆ : ಕೇಬಲ್‌ಗಳನ್ನು ಸಮುದ್ರ ಸಾಗರೆಗಳಲ್ಲಿ ಇಳಿಸುತ್ತಾರೆ 
(ಬಾಲಪ್ರ. 1, ೨. ಇದರ ಮೂಲಕ ಕಳಿಸುವ 
ಸಮಾಚಾರ. [«- ಇಂ. cable] 
| ಕೇಮ (ನಾ). ಗಾಯ ಒಣಗಿದ ನಂತರ ಆ ಸ್ಥಳದಲ್ಲಿ ಉಂಟಾದ 
ಕಪ್ಪುಬಣ್ಣದ ಕಲೆ: ಹಣೆಯ ಗಾಯವು ಮಾತ್ರ ಒಣಗಿದ್ದರೂ ಒಂದು 
ದೊಡ್ಡ ಕೇಮವಾಗಿ ಮೋರೆಯ ಚೆಲ್ವಿಗೆ ಒಂದು ದೊಡ್ಡ ಕೊರತೆಯಾಗಿ 
| ನಿಂತಿತು (ಕಾಲೂರ. ೮ ಕಥಾಸಾರ). [+ ತೆಲು, ಕೇಮ) 


pe 
ಐ 


[oe 
ಲಾ 


93 


೧೫೨೭). 


45 


ಕೇಮ್ಮ 


ಕೇಮ್ಮ, ಕೇವ, ಸೇವ (ನಾ). ಕ್ಷೇಮ: *ಕೇಮ (ಕೇವ, ಸೇವ)- 
ಕ್ಷೇಮ” (ತದ್ಭಕೋ.ಲ೮). 
ಪ್ರಯೋಗವನ್ನು ನೋಡಿ. ಸೇವ: *ಕ್ಷೇಮದೊಳೆ ನಂ” 
(ಕರ್ಣಾನಿ. ೩೮); ಮನದೊಳ್ತೊಳಲುತ್ತಂ ತಾಂ ಮನವೊಲ್ಲದೆ ತನಗೆ 
ಸೇವಮೆಂದೆನುತೊರೆದಳ್‌ (ಕಾದಂಉ. ೫೦); ಸೇವದಿಂದರಸುಗೆಯ್ಕುತು 
ಮಿರ್ಕುಂ (ಮರಾಚ. ೨೧೧-೭೬೨). [ಆ ಸಂ. ಕ್ಷೇಮ] 

ಕೇಮದ್ರುಮ (ನಾ). [ಜ್ಯೋತಿ] ಒಂದು ಅನಿಷ್ಟಕಾರಕವಾದ 
ಯೋಗ: ಇನವರ್ಜ್ಯಂ ಕ್ಷಿಕಿಜಾದಿಗಳ್ಳಿ ಹಿಮಮಯೂಬಖಂಗೆ . . . 
ಪಾರ್ಶ್ವಸ್ಥಮನ್ಮನಿವಾಸಸ್ಥಿತಮಾದ ಯೋಗಮದು ದಲ್‌ ಕೇಮದ್ರುಮಂ 


ನಾಮದಿಂ (ಜಾತತಿ. ೧೪-೧). [ಸಂ.] 
ಕೇಮೆ (ನಾ). ಕೆಲಸ: ನಿನಗೇನೂ ಕೇಮೆ ಇಲ್ಲವೆ? ಸುಮ್ಮನೆ ಯಾಕೆ 
ನಿಂತಿದ್ದೀ (ರೂಢಿ). [ಆ ಗೆಯ್ಕೆ) 


ಕೇಯು "ಕೇ' ನೋ. 

ಕೇಯೂರ (ನಾ). ಕಡಗ; ತೋಳುಬಂದಿ: ಕೇಯೂರ ಕಟಕ 
ಸಮಿತಿಯುಗಾಯತ ಬಾಹುಗಳಿಂ (ಆದಿಪು. ೪-೪0); ಕೇಯೂರಮಂ 
ತಳೆವಂದದಿಂ ಪೃಥುಳಭುಜದಿಂ ಪೃಥ್ವೀಶಂ ತಾಳ್ವೆದಂ ನೆಲನೆಲ್ಲಮಂ 
(ಕಾಡಂಪೂ. ೧೭); ವಿವಿಧ ಕರ್ಣಾಭರಣ ಕೇಯೂರವನು ಕಡಿಕಡಿ 
ದೊಟ್ಟಿ ದನು ಕಲಿ ಪಾರ್ಥ (ಕುವ್ಯಾಕ. ೪-೨೩). [ಸೆಂ.] 

ಕೇರ್‌, ಕೇರ್ಮು (ನಾ). ಗೋಡೆ; ಭಿತ್ತಿ: “ಕೇರ್‌ ಭಿತ್ತಿಯೊಳ್‌ * 
(ಕರ್ಣಾನಿ. ೮೪); *ಕೇರೆಂದುದಯಿಸುಗುಂ ಗೋಡೆನೆಸರು” 
(ಕವಿಕಂ. ೧೪೫) ; ಕಂಬದ ಮಜಕೆಯೊಳ್‌ ಕೇರಂ ಸಾರು (ವಡ್ಡಾರಾ, 
೩೩-೬), ಜಾಗದ ನೆಲೆವಡಲಗೆಗಳ ಜಾಗೆಂಗಳ ಪಸುರ್ಗಳೆಸೆಯ ರತ್ನದ 
ಕೇರ್ಗಳ್‌ (ಅದಿಪು. ೪-೩೧) ; ನೀರಿಲ್ಲದೂರುಂ ಕೇರಿಲ್ಲದ ಮನೆಯುಂ 
(ಧರ್ಮಾಮೃ. ೧-೭೫). ಕೇರ್ಳು : “ಕೇರು ಗೋಡೆ? (ಕಶರ. ೨೭). 

(ದೇ. 1 ತಮಿ. ಮಲ, ಚುವರ್‌) 

ಕೇರ್‌, ಕೇರ್ಕು, ಗೇರ್‌, ಗೇರು (ನಾ). ೧. ಒಂದು ಜಾತಿಯ ಮರ: 
ಆರಿದಾಳಂ ಬೆಲ್ಲಂ ಸಜ್ಜರಸಂ ಕಾಸೀಸಮರಗು ಕೇರ್ಮೆಣಸಿವನೊಂದಿರೆ 
ತಿಲತೈಲದೆೊಳಟ್ಟು (ಲೋಕೋಸ. ೯-೨೪೪); ರಸಮೆಂಬೀ ಪೆಸರಿಂಗೆ ಕೇರ 
ರಸಡೊಳ್‌ ಫೊನ್ನಕ್ಕುಮೇ((ಧರ್ಮಾಮೃ.೧-೧೯೪); ಕೇರಮರಂ ಫಲಮಾಗೆ 
ಭೀತಿಯೋಗಡಿಸದು (ಆಟ್ವಿಮ. ೪-೧೭). ಶೇರು: ತಾಳದ ತಡಸದ 
ಬೇವಿನ ಬೇಲದ... ಕೇರಾಲಜಾಳದ (ಕುರಾಸಾಂ. ೨೭-೫೬) ; ಕೇರು 
(ಬಿಬ್ಬಾ) - ಬಹಳಯೆತ್ತರವಾಗುವುದಿಲ್ಲ. ಕೇರಿನಯೆಣ್ಣೆ ಔಷಧಕ್ಕೆ ಬರು 
ತ್ತದೆ. (ಕಭಾಗೆ. ೩೮); ಇದರ ಎಲೆಗಳು ಕಾಯಿಗಳು ಬೀಜಗಳು ಕೇರಗಿಡ 
ದಂತೆ ಇರುತ್ತವೆ (ಕೃಷಿಪ್ರ. ೧೯೧). ಗೇರ್‌: ೧. ತುಪ್ಪಮೆಂಂಬ ಪೆಸರಾವಿನ 
ತುಪ್ಪ ಕ್ಕ ೦ ಗೇರ ತುಪ್ಪ ಕ ಓಮುಂಟು (ಧರ್ಮಾಮೃ. ೧-೧೯೩) ; ಪೊದೆಬಾಳಂ 
ಕುಸೆ. ಗೇರ್‌ ಪ್ಲವಂ "ಬಹರಿ ( ಅಟ್ಟಮ. ೧೧-೫೭) ; ಕೊಸಗುಗೇರ್‌ ಕಕ್ಕೆ 
(ಸೂಕ್ತಿಸು. ii ಗೇರು : ೨. ಗೋಡಂಬಿ: ಸಕಲಭೋಗಂಗಳಲ್ಲಿ 
ಇದ್ದು ಬೆರಸಿ ನುಗ್ನನಾಗದೆ ಗೇರಿನ ಫಲದಂತೆ ಇರು (ಮನುಗುಂ. ೭೭); 
ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ (ಪುರಂದ. ೧-೧೨-೨) ; ಸಕಳೇಶನ 
ಮಲ ಸನ್ನಿಧಿಯಲ್ಲಿ ಗೇರಫಲದಂತಿಪ್ಪೆವೆ (ಷತಿಲ. ೩-೩೩). 

ಕೇರುಕಟ್ಟು - ಕೆಡಿಸು; ಬಾಧಿಸು ; ನಾಶಪಡಿಸು : ಕೇರುಕಟ್ಟಿದ 
ನವರ ತೆರವಿನ ಹಣಕ್ಕೆ (ಮಹಾಂತೇ. ೨೦-೨೦). ಕೇರುಹಾಕು - ಕೇರು 
ಕಟ್ಟು: ನಾನು ಗೊತ್ತು ಮಾಡಿದ ಕಡೆಯಲ್ಲೆ ಲ್ಲಾ ದುಷ್ಟರಾದ ಜನರು 
೬ * ಕೇರಂಶಾಕಿಸಿ ಬಿಡುವರು (ಸಂಚಿತ್ರ. ೮3). 


(ದೇ. ॥ ತಮಿ. ಮಲ. ಚೀರ್‌; ಶುಳು. ಗೇರು, ಚೀರು; ತ 


ಜೀಡಿ, ಜೇಡಿ) 


೨೧೦೬ 


ಕೇನ: ಮೇಲಿನ "ತದ್ಭ ಕೋ?|. 


25 


«3 


ಕೇರಿ 


ಕೇರ್‌ ನಟ್ಟು (ಕ್ರಿ). ಗೋಡೆಗೆ ಹಾಕಿದ ಅಲಂಕಾರದ ಬಟ್ಟು (7): 
ಮಂದಾರದ ಮೊಳೆಸಾಲ್ಗಳಿಂ ಕಕೆಲ್ಲಿಯ ಕೇಜು£ ರ್‌] ನಟ್ಟುಗಳಿಂ, 
ಮಲ್ಲಿಗೆಯ ಮೇಲ್ಲಟ್ಟುಗಳಿಂ . . . ಲತಾಮಂಟಪಂ (ಶಾಂಕೀಶ್ವ. 
೧6-೧೧೭ ವ). [ಕೇರ್‌ * ಬಟ್ಟು) 

ಕೇರಗಿಡ (ನಾ). ಗೇರುಮರ: ಒಭಲ್ಲಾತಕ, ಭಲ್ಲಾತ ಎ ಕೇರಗಿಡ? 
(ಗಂಗಾಮ. ೨೪೧), (೮ ಕೇರ್‌ ೬ ಗಿಡ (೮ ಗಿಡು)] ಕ 

ಕೇರಡಕೆ, ಕೇರಡಿಕೆ (ನಾ). (ಉಕ) ಕೇರು ಸೇರಿಸಿರುವ ಅಡಕೆ; 
ಬಾಣಂತಿಯರಿಗೆ ಕೊಡುವ ಅಡಕೆ. ಕೇರಡಿಳೆ : ಊಟನಾದ ಮೇಲೆ 
°* ಕೇರಡಿಕೆಯ ನೀಳ್ಮವನ್ನು ಹಾಕಿಕೊಂಡೇ ಉಳಿದ ಕೆಲಸ 
ಮಾಡಬೇಕು ( ಸಮಜೀ. ೫೩೫). (ಕೇರ್‌ + ಅಡಕೆ) 

ಕೇರಡಿಕೆ "ಕೇರಡಕೆ' ನೋ. 

ಕೇರಬೀಜ, ಕೇರುಬೀಜ, ಗೇರುಬೀಜ (ನಾ). ೧. ಕೇರುಮರದ 
ಬೀಜ. ಕೇರುಬೀಜ: (8). ಗೇರುಬೀಜ: ೧. ಅನನು ಅವಳ 
ಗೇರುಬೀಜಗಳನ್ನು . . . ತನ್ನ ವಶಪಡಿಸಿಕೊಂಡ (ರಕ್ತ ರೂ. ೪೪); 
ಗೇರುಬೀಜದ ಆಕೃತಿಯಲ್ಲಿರುವ ಎರಡು ಪುಟ್ಟ ಅಂಗಗಳು 
(ಬಾಲಪ್ರ. 1, ೩೧೦). ೨. ಗೋಡಂಬಿ ಬೀಜ : ಹಾಲುಕೀರಿಗೆ ದ್ರಾಕ್ಷಿ, 
ಗೇರುಬೀಜ ಹಾಕುತ್ತಾರೆ (ರೂಢಿ). (ಆ ಕೇರ್‌ * ಬೀಜ]. 

ಕೇರಮಂಡಲ (ನಾ). ಒಂದುಜಾತಿಯ ಹಾವು: ದಾಸರಹಾವು, ಕೇರ 
ಮಂಡಲ, ಕೊಳಕುಮಂಡಲ, ನೀರುಹಾವು(ಒಳ್ಳೆ) (ನಮ್ಮನು ೨೪೦). [?) 

ಕೇರಮರ, ಗೇರುಮರ (ನಾ). ಕೇರಗಿಡ : (ಕ). ಗೇರುಮರ: 
ಎರಡು ಮಾವಿನಮರ, ಮೂರು ಗೇರುಮರ (ಅನಾಥೆ. ೨೨). 
[< ಕೇರ್‌ + ಮರ] 

ಕೇರಮಾವೊ, ಗೇರುಮಾವು (ನಾ). ಒಂದು ಜಾತಿಯ ಮಾವು: (ಕಿ). 
ಗೇರುಮಾವು: (8). [ಆ ಕೇರ್‌ + ಮಾವು) 

ಜೇರಯಿಸು, ಕೇರೈಸು (ಕ್ರಿ). ಕೋಳಿಯಂತೆ ಕೂಗು (7): 
ಕೇರಯಿಸಿದಂ, ಕೇರೈಸಿದಂ (ಭಾಷಾಭೂ. ೧೨೩ ಉದಾ). ಕೇರೈಸು: 
ಮೇಲಿನ "ಭಾಷಾಭೂ' ಪ್ರಯೋಗವನ್ನು ನೋಡಿ. 

[ಕೇರ್‌ (ಆ P ಶಮಿ. ಕೇರು) * -ಇಸರ್ಯ] 

ಕೇರಲ, ಕೇರಳ (ನಾ). ೧. ದಕ್ಷಿಣ ಭಾರತದಲ್ಲಿರುವ ಒಂದು ಪ್ರದೇಶ, 
ಪ್ರಾಂತ. ಕೇರಳ: ೨. ವಿನುತ ಘೂರ್ಜರ ಗೌಳ ಕೇರಳ 1 
ಸಮಸ. ನೃಪರು (ತೊರರಾ. ೧-೭-೧೭). ೨, ಕೇರಳ ದೇಶದವನು: 
ಕಿಕ್ಕೀಸಿಗಿಜಕಿದು ಕುಳ್ಳಿರ್ದ ಲಾಳ ಗೌಳ ಚೋಳ ಕೇರಳ ಪಾಂಡ್ಕ ಪಲ್ಲವ 
(ಗಿರಿಕ. ೨-೧೦೫ ವ); ಇನನು ಕನ್ನಡಿಗನಿವನು ಕೇರಳನು ಮತ್ತಿ ವನು 
ಕೊಂಕಣನು (ನೇಮಿಸಂ. ೨೩-೨೫೬). ೩. ತೆಂಗು : ಎಳಗೌಂಗಿಂ ಕೇರಳ 


ಪನಸಿನ್ಮೋಹಿಸುವರನೇಆಕಿಲಿಂ (ಉದ್ಭದೇ. ೨-೧೮). [ಸಂ.] 
ಫೇರಳೆ "ಕೇರಲ? ನೋ. 
ಕೇರಳಿ (ನಾ). ಕೇರಳದೇಶದವಳು ; ಕೇರಳ ಸ್ರೀ: ಕರ್ಣಾಟೀ 


ಕರ್ಣಪೂರಂ ಲಾಟೀಲಲಾವಂ 9 ಕೇರಳೀಕೇಳಿಕಂದರ್ಪಂ 
(ಪಂಸಭಾ. ೧-೧೪೮ ವ). [ಆ ಸಂ. ಕೇರಲೀ) 

ಕೇರಾಜಿ (ನಾ). ಮೊರದಿಂದ ಕೇರುವಿಕೆ: (8). "ತೂರಾಟ' ಪರಾ. 

[ಕೇರು, (ಆ ಕೇಣು) + ಆಟ] 

ಕೇರಿ, ಚೇರಿ (ನಾ). ೧. ಬೀದಿ; ಮನೆ ಸಾಲುಗಳ ನಡುವಿನ ಹಾದಿ; 
ಓಣಿ: ಪುರಿಗೆಣಿಯಾ ಮೂಜಕಿಜಕ್ಕೀರಿಯಾ (ಎಇ. ೪1, ೧೬೬-೪; 793); 
ಊರಿಲ್ಲ. ಕೇರಿಯಿಲ್ಲೀ ಯಡವಿಯೊಳೆಲ್ಲಿಗೆ ಚರಿಗೆವುಗುವುದು (ವಡ್ಡಾ ರಾ. 
೮೯-೩); ನೆರೆಹೊರೆಯ ಕೆಲದ ಕೇರಿಯ ಸಕ್ಕಜದ ಮಕ್ಕಳೊಡನೊಕ್ಕಲಿಕ್ಕಿ 
(ನಂಬಿರ, ೨-೧೩); ಕರ್ಕಶ ಪುಳಿಂದರ ಕೇರಿಯಿರೆ (ಕುವ್ಯಾಅ. ೧೫-೬); 


ಜೇರಿಗೊಳ್‌ 


ಕೇರಿಗಳೊಳಗೊಬ್ಬರಾದರು ಮರನಿಗಳು ಬಾರದಿದ್ದುದ ಕೆಂಡು (ಛರಚ. 
೩-೩೬). ೨. ಸಾಲು; ಶ್ರೇಣಿ; *ಕೇರಿಯೆನೆ ಸಾಲು” (ಕಶಕ. ೨೭). 
೩. ಪಗಡೆ ಹಾಸಿನಲ್ಲಿರುವ ಪಟ್ಟಿ: ಸೊಲ್ಲಲಿಹಪರವೆಂಬ ಕೇರಿಗಳಲ್ಲಿ 
ಪಾಪಂ ಪುಣ್ಮವೆಂಬಾನಲ್ಲ ಹಾಸಂಗಿಗಳನೊಯ್ಯನೆ ಹಾಯ್ಯಲು (ಬಸಪು. 
೪೩-೪). ಚೇರಿ: ೧. ಆ ಚೇರಿಗೆ ಹೋಗಿ “ಇಲ್ಲಿ ಮಾನಾ ಹೆಂಗುಸಿನ 
ಮನೆಯಾವುದೆಂದು *, , , ವಿಚಾರಿಸಿದಾಗ (ಕಾಬರುೂ. ೯೯). 


ಕೇರಿಕೇರಿ, ಕೇರಿಗೇರಿ (ದ್ವಿರುಕ್ತಿ) : ಕೇರಿಕೇರಿಗಳೊಳ್‌ ಕೂಗಿಡೆ | 


(ಧರ್ಮಾಮೃ. ೨-೬೮) ; ಊರೂರೊಳ್ಳೇರಿಕೇಂಯೊಳ್‌ (ಶಮದ. ೧೯೫ 
ಪ್ರಬೋ); ಕೇರಕೇರಿಗೆ ಕೈದುಕಾಜರು ನೆರೆದು ನಿಂದರು (ಕುವ್ಯಾಕ. 
೧-೧೦) ; ಗೃಹೋವನಾವಳಿ ಕೇರಿಗೇರಿಯೊಳ್‌ (ಪುಸ್ಪಪು. ೨-೭೦). '“ 
[ದೇ. ॥ ತಮಿ. ಮಲ. ಚೀರಿ; ತುಳು. ಕೇರಿ; ತೆಲು. ಗೇರಿ) 

ಕೇರಿಗೊಳ್‌ (ಕ್ರಿ). ಓಣಿಯಲ್ಲಿ ಹೋಗು ; ಬೀದಿಹಿಡಿದು ಹೋಗು: 
ಚಂದ್ರಮುಖಿ. . . ಪೊಜಮಟ್ಟು ಕೇರಿಗೊಂಡೈದಿದಳ್‌ ಸಂಕೇತ 
ಭವನದೊಳ್‌ ಕಾದಿರ್ದ ಕಾಂತನೆಡೆಗೆ (ಜೈ ಸಭಾ. ೨೬-೯). 

(ಕೇರಿ + ಕೊಳ್‌] 

ಹೇರು "ಕೇಜು' ನೋ. 

ಕೇರ "ಕೇರ್‌? ನೋ. 

ಕೇರ್ಕು "ಕೇರ್ಕ್‌' ನೋ. 

ಶೇರು (ನಾ). ಕೇರುವ ಸಾಧನ; ಮೊರ: ಶೂರ್ಪಕರಣ ಸಾಧನವಾದ 
ಮೊರಕ್ಕೆ ಕೇರು ಎಂದು ಹೆಸರು (ತುಳುನಾ. ೧೯೫). 

[< ಕೇಣ] 

ಕೇರುಬೀಜ "ಕೇರಬೀಜ' ನೋ. | 

ಕೇರೆ (ನಾ). ಒಂದು ಜಾತಿಯ ಹಾವು; ಕೆರೆಹಾವು: ಆ ಬನಜೊಳ್‌ 
ನಾಗಾಂಗನೆಯೊಳ್‌ ನೆರೆವ ಕೇರೆಯಂ ಕಂಡು (ಜಾವುಂಪು. ೮೨-೧೫) ; 
ನೀರಡಸಿದ ಕಾಸರಪತಿ ಕೇರೆಯ ನಗಡೊಸರೆಗೆತ್ತು ನಕ್ಕುವುದು 
(ಅರ್ಧನೇ. ೩-೪೪); ಬೀಟಿಯ ಕಾಲಿಂ ಬಾರೇಟ್‌ ಬದಿಯನೊದೆದೊಡೆ 
ಕೇಕೆ[ಪಾಕಾಂ. ರು] ಪೊರಳ್ತಂತೆ ಕಾಲಮೇಲೆ ಪೊರಳ್ಹಳ್‌ (ಯಶೋಚ. 
೨-೫೦); ಇವಕ್ಕೂ ದೊಡ್ಡ ಹಾವುಗಳೆಂದರೆ ಕೇರೆ, ನಾಗರಕನ್ನಡಿ 
ಹಾವುಗಳು (ಬಾಲಪ್ರ. 1, ೧೬). 

[ದೇ. ॥ ತಮಿ. ಚಾರೈ, ಚೇರೈ ; ಮಲ, ಚೇರ; ತುಳು, ಕೇಂ) 

ಕೇರೆತುಪ್ಪ (ನಾ). ಕೇರೆಹಾವಿನ ನೆಣ, ಕೊಬ್ಬು : ಕೇರೆತುಪ್ಪವನ್ನು 
ಔನಧಿಗೆ ಉಪಯೋಗಿಸುತ್ತಾರೆ (ರೂಢಿ). [ಕೇಕೆ * ತುಪ್ಪ] 

ಕ್ಷೇರೆಮಾನು (ನಾ). ಒಂದು ಜಾತಿಯ ಮಾನು; ಹಾವು ಮಾನು: 
4 ಗ್ರಾಹಃ, ಅವಹಾರಃ - ೨ ಲತಾಕಾರವಾಗಿ ಸುತ್ತಿಕೊಂಡು ಪ್ರಾಣಿಹಿಂಸೆ 
ಮಾಡುವ ಮುಹಾಮತ್ಸ್ಯದ ಹೆಸರುಗಳು, ಅಂದರೆ ಹಾವುಖಾನು, 
ಬಳ್ಳಿಮಾನು, ಕ್ಯಾರ[ಕೇರೆ]ಮಾನು? (ಸಿದ್ಧಾಂತಿ. ೭೪). 

[ಕೇರೆ ಮೀನ್ಯು (ಆ ಮೀನ್ಸ್‌)] 
ಕೇರೆಹಾವು (ನಾ). ಐ ಕೇರೆ: “ರಾಜಿಲಃ - ಕೇರೆಹಾವು? (ಓಷಧಿ. ೧೩೭). 
[ಕೇರೆ * ಹಾವು (ಆ ಪಾವ್ರ)) 

ಕೇರೈಸು "ಕೇರಯಿಸು' ನೋ. 

ಕೇರ್ಗಟ್ಟು, (ಕ್ರಿ). ಗೋಡೆಯನ್ನು ಕಟ್ಟು: ದೆಸೆಯಂ ಸುತ್ತಿ ಶಿಳೀ 
ಮುಖ ಪ್ರಕರದಿಂ ಕೇರ್ಗಟ್ಟಿ (ನೇಮಿಪು. ೧೧-೧೫೬); ಅಮುರೇಂದ್ರಾತ್ಮಜ 
ನೆಚ್ಚು ವಾಯುಪಥದೊಳ್‌ ಕೇರ್ಗೆಟ್ಟಿದಂತಸ್ತ್ರಜಾಲಮನೊಟ್ಟೈ ಸಲ್‌ 
(ಜಗವಿ. ೧೫-೪); ಉರಿಗೊಳ್ಳಿಯ ತಂಡದೆ ಕೇೇರ್ಗಟ್ಟತೆನಿಸಿ 


(ಪುಪ್ಪಪು. ೪೭೫); 'ಆಳುದ್ಧಂ ನಿಲೆ ಮಿಂಡುಗನ್ನಡಿಗಳೇ ಕೇರ್ಗಟ್ಟ | 


` ದಂತೆಲ್ಲಿಯುಂ (ಮೈ ಸೂಮೆ. ೩-೩೧). [ಕೇರ್‌ + ಕಟ್ಟು] 


೨ಗಿ೦೭ 


20 


40 


ಕೇಲಿಮಂದಿರ 


ಕೇರ್ಗಟ್ಟ್ರು ಕೆರ್ಗಟ್ಟು (ನಾ). ಗೋಡೆಕಟ್ಟುವಿಕೆ; ಗೋಡೆಯಂತಹ 
ರಚನೆ; ತಡಿಕೆ: ಕೆಂದಾವರೆಯ ಗಂಟೆಗಳೊಳಂ ದವನದ ಕೇರ್ಗಟ್ಟ 
ನೊಳಂ (ಕಾದಂಉ. ೭೮೩) ; ಸಂಪಗೆಯ ಮುಗುಳ ಕೇರ್ಗಟ್ಟಿನಂತಿರ್ದ 
ಮಣಿಭಿತ್ತಿಗಳಂಂ (ಡಂದ್ರಫ. ೧೨-೧೧ ವ); ನೇವರಿಸಿ ಬಿಗಿದ ಲಾಮಂಚದ 
ಕೇರ್ಗಟ್ಟಿನಿಂ (ನಳಚಂ. ೧೯೫). ಕೆರ್ಗಟ್ಟಿ: ಲಾಮಂಚದ ಕೆರ್ಗಟ್ಟಂ 
ನೆಮ್ಮಿನಿಂದ ಪಡಿದೆಳೆಯಡಕೆಯ ಸಸಿಗಳ (ಕೇಶಿರ. ೧೧-೨೩) ; ಲೋಹ 
ವಾಹಿನಿಯೆಂಬ ಕೆರ್ಗಟ್ಟು (ಪುಣ್ಯಾ ಸ್ತ್ರ. ೧೦-೩೨ ವ). [ಆ ಕೇರ್ಗಟ್ಟು] 
ಕೇರ್ಪು (ನಾ). (ಕರಾ) ಬಿದಿರಿನ ಏಣಿ. 
(+ ತುಳು. ಕೇರ್ಪು] 
ಕೇಲ್‌, ಕೇಲ, ಕೇಲು, (ನಾ). ಮಣ್ಣಿನಿಂದ ಮಾಡಿದ ಹರವಿ; 
ಗುಡಾಣ: ಫೃತಭಾಂಡದೊಳ್‌ ಬಡತನಂ ಕೇಲೊಳ್‌ ಬಜಂ ಧಾನ್ಯ 
ಸೆಂಕುಲದೊಳ್‌ ಧಾನ್ಯದ ಕೇಡು (ಲೋಕೋಸ. ೧೨-೪೨); ಕೇಲಂ 
ಮಾಡುವ ಶಿಗುರಿಯ ಕೋಲಂತೆವೋಲಿರ್ದು ದಿಟ್ಟಿ ತನು ಕೆಡೆವಿನೆಗಂ 
(ಸೂಕ್ತಿಸು. ೩-೧೩೦). ಪಾಲ್‌, ಕೇಲ್‌, ಕೋಲ್‌ (ಶಮದ. ೪೮ ಪ್ರಯೋ). 
ಕೇಲ: ಒಂದು ಕಡ್ಡಾಯದಲ್ಲಾಗಲಿ ಓಂದು ಕೇಲದಲ್ಲಾಗಲಿ ನೀರು 
ಹಾಕಿ (ಕೃಷಿಪ್ರ. ೧೯೦); ಗುಂಡಯ್ಯ ನಿಲ್ಲದೆ ನಮ ಕೇಲ ಹೊರಗಿಡೊ 
(ಲೋಕಗೀ. ೩೮). ಜೇಲು: *ಮಣಿಕಃ, ಅಳಿಂಜರಃ - ಈ ೨ಕೇಲು? 
(ಹಲಾಯು. ೫೩-೧೬೨) ; “ಆಳಿಂಜರಟ ಮಣಿಜೆಯೆನೆ ಕೇಲೆ [ಸಾಠಾಂ. 
ಕಲ್ಲೆ] ನಾಮಂ? (ಮಂಗರಾ. ೬೨-೨೩); ಕೇಲಿನೊಳಲ್ಲಿ ತಾನಂದಿರಿಸೆ 
ಬಳೆದನು ಕೇಲು ತುಂಬಲಿಕೆ (ಸಂಧಸ. ೪-೪) ; ಕಾಲು ತಂದು ಕೇಲಿ 
ನೊಳಗೆ ಅದ್ದಿಹೋದನನ್ಮು (ಪುಕಂದ. ೫-೫೦-೧); ನಾಯಿ ಮುಟ್ಟದ 
ಳೇಲು :.. ಪೂಜೆಗೆ ಸುಯೋಗ್ಯವಾಗಲಾರದು (ತುಂಗಭ. ೫೫). 
[ದೇ. 1 ಕೊಡ. ಕೇಲು; ಕುಇ, ಕೇಡು] 
ಕೇಲ "ಕೇಲ್‌? ನೋ. 
ಕೇಲಿ-ಕೇಳ್ಮಿ (ನಾ). ಆಟ; ಲೀಲೆ; ವಿನೋದ; ಕ್ರೀಡೆ: ಗೋಡರಿಪು 
ದಲ್ಲಿ ಮರ್ಕರ ಕೃಷಿಯ ಕೇಲಿ (ಕೋಗಿಲೆ. ೨೯-೧೨). ೨. ಶೃಂಗಾರ 
ಲೀಲೆ. -ಕೇಳ್ಳ್ಕಿ: ೧. ಲೀಲಾಕೇಳಿಗಳೆ ವಿಲಾಸಕೇಳಿಗಳೆ ನೃಪಸತಿಯಾ 
(ಅಜಿಪು. ೩-೯); ನಂದ ವಧು ಶತ್ತನನಯದ್ವಯ ಕೇಳಿಯಿಂದೆ ಸುಖಮಂ 
ಪಡೆದಳ್‌ (ಜಗವಿ. ೩-೪೮) ; ಆಪ್ರತಿಮನೆಸೆದನು ಬಕುತಿ ಕೇಳಿಯಲಿ 
(ಕುವ್ಯಾಉ. ೮-೧೧) ; ಬಾಳು ಪರಚೇತನದ `ಕೇಳಿಯೆಂದೆಣಿಸಿ.. . 
ಬಾಳುತಿರು (ಮಂಕುಕ. ೨೬೪). [ಸಂ.) 
ಕೇಲಿಕಾಗೃಹ (ನಾ). ಕ್ರೀಡಾಗೃಹ. 
[ಸೆಂ. (ಕೇಲಿಕಾ * ಗೃಹ)] 
ಕೇಲಿಕಿಲ (ನಾ). ನಾಟಕದಲ್ಲಿ ನಾಯಕನ ಆಪ್ತಮಿತ್ರ; 
ವಿದೂಷಕ. [ಸಂ.] 
ಕೇಲಿಕೆ, ಕೇಳಕ್ಕೆ, ಕೇಳಿಗೆ (ನಾ). ಆಟ; ವಿನೋದ; ನೃತ್ಯ: (8). 
ಜ್ರೇಳಿಕ್ಕೆ: ಸಹಜದ ಚೆಲ್ವಿನೊಳ್‌. ರತಿಯ ಸೋಲದ ಕೇಳಿಕೆಯೊಳ್‌ 
ಪೊದಳ್ನು (ಪಂಪಭಾ. ೧-೪); ದೆಣಿವಿಲ್ಲದೊಲ್ಲು ಕುಣಿವೆಚ್ಚ ಳೇಳಿಕೆಗಳಿಂ 
(ಉದ್ಭಟ, ೩-೯೮); ಒಡರಿಚುವುದೇಂ ಕೇಳಿಕೆಯ ನೀ ನರ್ತನೋಚಿತಕೆ 
(ಬಸಪು. ೧೨-೪೨); ಕೇಳಿಕೆಯ ನವಿಲುಗಳ ತುಂಬಿಯ ಮೇಳವದೆ 
(ಕುವ್ಯಾಆ. ೧೦-೧). ಜೇಳಿಗೆ. "ಕೇಳಿಗೆಗೊಳಿಸು' ಪರಾ. 
[ಸಂ. ಕೇಲಿಕಾ. / ತಮಿ. ಕೇಳಿಕ್ಕೆ] 
ಕೇಲಿಗೃಹ, ಕೇಳಿಗೃಹ (ನಾ). - ಕೇಲಿಕಾಗೃಹೆ: (೪). ಕೇಳಿಗೃಹ : 
ಅನುಜೆಯಂ ವಸುದೇವ ಸಮೇಕತಮಂದು ಮನ್ಮಂದಿರ ಮಧ್ಯ ಕೇಳಿಗೃಹ 
` ದೊಳ್‌ ಸೆಟ್‌ಗೆಯ್ದು (ಜಗವಿ. ೨-೫೧). [ಕೇಲಿ + ಗೃಹ] 
ಕೇಲಿನುಂದಿರ (ನಾ). - ಕೇಲಿಕಾಗೃಹ: (ಕಿ). [ಕೇಲಿ + ಮಂದಿರ] 
133 


ಫೇಲಿಸು ೨೧೦೮ 


ಕೇಲಿಸು, ಕೇಳಿಸ್ಕು (ಕ್ರಿ). ಆಟವಾಡು ; ಕ್ರೀಡಿಸು; ವಿಕೋದಪಡು : 
ಗೀತ ಸರಸದ ತತವಿತತಾದಿ ವಾದ್ಯ ಪ್ರಸರಮೇಳನದಲಿ ಸೊಗಸಲಾಡುತ್ತ 
ಕೇಲಿ(ಪಾಠಾಂ. ೪ಿ]ಸಲು (ಬಸಪು. ೩೭-೨). *ೇಳಿಸ್ಕು : ಏಲ್‌ಂಬ| 
ನರಕನೂವುಡೊ ಪೇಟ್‌ಂಬ ದುರೆಂತ ದುಃಖಡೊಳ್‌ ಕೇಳಿಸಿ ನಿಂದು 
(ಅಜಿಪು. ೨-೫೪). ಆ ನಾರೀಲೋಕಮಾವುದೀ ಕೇಳಿಸುತಿರ್ದ ಪರಿಜನ 
ಮಾರೆಂದು (ಧರ್ಮಾಮೃ. ೧-೨೧೨) ; ಕೇಳಿಸಿದರಾಹವದ ನಾಟ್ಯಮಂ 
ರಣರಂಗದೊಳ್ಳಟುಲ ಪಟುರಥಿಕರು (ಜೈ ಮಿಭಾ. ೨೨-೬). 

[ಕೇಲಿ 4 -ಇಸ್ಯು] 

ಕೇಲೀನಿಲಯ, ಕೇಳೀನಿಲಯ (ನಾ). ಕೇಲಿಕಾಗೃಹ : (ಕ). 
ಫೇಳೀನಿಲಯ : ಶ್ರೀಕೇಳೀನಿಲಯಂ ನಿಜಾಂಫಿ_ ಕಮಲಂ (ಪಂರಾಮಾ. 
೧-೧), [ಸಂ. (ಕೇಲೀ + ನಿಲಯ)] 

ಕೇಲೀವನ, ಕೇಳೀವನ (ನಾ). ಕ್ರೀಡಾವನ; ವಿಹಾರಕ್ಕಾಗಿ 
ಏರ್ಪಡಿಸಿದ ಉಪವನ: (8). ಕೇಳೀವನ: ಪರಭೂಪಾಲ 
ದ್ವೀಪಾಂತರಾಳ ಕೇೇಳೀವನಂಗಳಂ ಕಿಟ್ಟು (ಪಂರಾಮಾ.೩-೧೦೦) ; 
ಕೇಳೀವನದಾಮೋದಮಂ ಸರೋಜಾಕರದ ಸೌರ ಭ್ಯ ಮ ೦ (ನಂಬಿರ. 
೧೪-೭೧). [ಸಂ. (ಕೇಲೀ 4 ವನ)] 

ಜೇಲು, "ಕೇಲ್‌? ನೋ. 

ಕೇಲ್ಮು (ನಾ). ಖಯಾಲು; ಚಪಲ; ಆತುರ: ಯಾವತ್ತು ದಸರೆ 
ನೋಡೇನು, ಯಾವತ್ತು ತನ್ನ ಜೀವನ ಸಾರ್ಥಕವಾದೀತು ಅಂತ 
ಅವನಿಗೆ "ಕೇಲು' ಹತ್ತಿ ಬಿಟ್ಟಿತ್ತು (ನನ್ನೂರು. ೨೪೧). 

[+ ಓಂ. ಖ್ಯಾಲ್‌] 


20 


ಫೇವ "ಕೇಮ್ಮ' ನೋ. 

ಕ್ಷೇವಟ (ನಾ). ಒಂದು ಜಾತಿಯ ಸಸ್ಯ; ಕೊನ್ನಾರಿಗೆಡ್ಲೆ : “ಕೇವಟ 
ಯಾದೆ ಮುಸ್ತಿ - ಕುಟನ್ನಟ, ಗೊೇನರ್ದ, ಕೈವರ್ತಿ, ಮುಸ್ತ is 
(ನಾಚಿರಾ. ಕಿ) ; *ಕೇವಟ - ಕೈವರ್ಶಿ (ರ್ತ)? (ತದ್ಭಕೋ. ೮). 

(ಆ ಸೆಂ. ಕೈವರ್ತೀ] 

ಕೇವಟ್ಟಿ (ನಾ). (?): ಚಟುಳ ಬಲ ಮತ್ತೊಡನೆ ಗಗನಕೆ ಪುಟನೆಗೆದು 
ಪೌಲಸ್ತ್ಯಜನ ಕೇವಟ [ಪಾಠಾಂ. ಕೆವತಟಿ, ಕೆಪಸಟೆ, ಕವಚಟಿ]ಯನಪ್ಪಳಿ 
ಸಿದನು ಚಪ್ಪರಿಸಿದನು ಭುಜಯುಗವ (ತೊರರಾ. ೬-೨೨-೧೯). (1?) 

ಕೇವಟಿಗೆ (ನಾ). ೬ ಕೇವಟ್ಟ: “ಕೇವಟಗೆ-ಕೈವರ್ತಿಕಾ? [90 
(ತದ್ಭಕೋ. ೮). [ಆ ಸಂ. ಕೈವರ್ತಿಕಾ] 

ಕೇವಣ (ನಾ). ೧. (ಹರಳು ಮೊದಲಾದುವನ್ನು) ಕೆಚ್ಚುವುದು; 
ಕೂಡಿಸುವುದು; ಕುಂದಣ: ಕಡೆಯದಳಂಗಳೆ ವಜ್ರಂ ನಡುವಣ | 
ಕರ್ಣಿಕೆಯೆ ಕೇವಣಂ ಕೇವಣದೊಳ್‌' ತೊಡರ್ದಳಿ ನೀಲದ ಪರಲ್‌ | 
(ಗದಾಯು. ೬-೪೨); ಕೇವಣದೊಳ್‌ ನಾಯಕಮಣಿ ತೀವಿರ್ಪವೋಲ್‌ 3 
(ಕಳ. ೮-೩-೨೭೪; 1062) ; ಪೊನ್ನ ie ಕಳ 
ನಾಯಕದಂತೆ (ಪಸ್ಪಪು. ೯೨೨೮); ಪೊಸಸರಿಯ ಹತತ ಸುತನ 0069, 
ಬೆರಲ್ಲಳೊಳ್‌ ನಿರವಿಸಿಯುಂ (ಚಂದ್ರಪು. ೬-೬೩ವ); ಹರಳುಗಳ; 
ಕೇವಣದ ಮಂಗಳತರನೆ£ಪ ತೊಡಿಗೆಗಳ (ಕುವ್ಯಾದ್ರೋ. ೧೬-೨೫). 
೨. ತಳ್ಳುವುದು ; ನೂಕುವುದು: *ಕೇವಣಂ - ನೂಂಕುವುದು ” 
(ಶಮದ. ೨೬೨ ಅಡಿಟ), [?. 1 ತಮಿ. ಕೇವಣ, / ಸಂ. ಕ್ಷೇಪಣ) 

ಕೇವಣಿಸು, ಕೇವಳಿಸು (ಕ್ರಿ). ೧. ಜೋಡಿಸು; ಕೀಲಿಸು; 
ಕೆಚ್ಚು, --ಖಚಿತಗೊಳಿಸು; ಕುಂದಣಿಸು: ಓರಣಂಗೊಳಿಸಿ 
ಕೇವಣಿಸಿದನುಳ ನವರತ್ನಂಗಳ (ಹಚಕಾ. ೩-೪೦); ಉಂಗುರದೊಳ್‌ 
ಕೇವಣಿಸಿದ ರತ್ನ್ನಮಾಯ್ತು ಚಿಂತಾರತ್ನ್ನಂ (ಅನಂತು. ೬-೩೧); ಬಿಲುವಿಡಿದು 45 
ಯಂತ್ರದ ಕೋಲುಗಳ ಕೇವಣಿಪುದೆಂದರು (ಕುವ್ಯಾ ಅ. 


25 


40 


೧೫-೧). 


ಕೇವಲಕಂಂಛಕ 


೨. ಲೇಹಿಸು; ತೊಡೆ: ಕೇಸಡಿಗಳ ಕೆಂಪಿಂಗೆ ಕೆಂದಳಿರಕೆಂಪಂ ಕೇವಣಿ 
ಸಿದಂತೆ (ಪುಣ್ಯಾಸ್ರ. ೨-೬೨) ; ಅಸ್ತ್ರ )ನ್ರಣವ ತೊಳೆದರು ಘಾಯದಲಿ 
ಕೇವಣಿಸಿದರು ದಿನ್ಯಾಷಧಿಯ ಗಂಧಾನುಲೇಪದಲಿ (ಕುವ್ಯಾಶ. ೩-೪೮). 
೩, ತೊಡಿಸು; ಧರಿಸು: ಕಂಚುಕಮಂ ಕುಚಮಂಡಲಕ್ಕೆ ಕೇವಣಿಸಿ 
(ದಶಕು. ೧೨-೨೭). ೪. ಬೆರಸು; ಸೇರಿಸು: ಮುಖದಲಿ ಕಿಜುನಗೆಯ 
ಕೇವಣಿಸಿ ನುಡಿದನು (ಕುವ್ಯಾದ್ರೋ., ೬-೩೩) ; ಪ್ರಹಸ್ತನು ಕಿಜುನಗೆಯ 
ಕೇವಣಿಸಿ ನುಡಿದನು (ಕೊರರಾ, ೫-೭-೪೨) , ಕಣ್ಣಿನ ಕೊನೆಯಲ್ಲಿ 
ಈರ್ಸೆಯ ಕುಸುರು ಕೇವಣಿಸಿತು (ಒಡ್ಡಿಉ, ೮೧). ಕೇವಳಿಸು : 
೧. ಪಡುವಣ ಜಲಧಿಯ ಕರಾವಳಿಗಳಲಿ ಕೇವಳಿಸಿದರು (ಕುವ್ಯಾಸ. ೬-೭); 
ಮುತ್ತಾಯ್ದು ಕೇವಳಿಸಿ ಕೊರಲ್ಲಿಟ್ಟು (ಶ್ರೀಪಾಲ. ೧-೮೨). 
[ಕೇವಣ + -ಇಸ್ಕು] 

ಕೇವಲ, ಕೇವಳ (ಗು). ಮಾತ್ರ; ಅಷ್ಟುಮಾತ್ರದ; ಬರಿಯ: 
ಪೂಜ್ಮರೇ ಇವು ನರಗಳಲ್ಲಡೆ ಕೇವಲ ಆಶೀರ್ವಾದಗಳಲ್ಲ(ಶಾಕುಂತ. ೫೨) ; 
ಆ ಕಾರ್ಯಕ್ರಮ ಕೇವಲ ಓದುಬರೆಹ ಲೆಕ್ಕ್ಯಾಚಾರಗಳಿಗಾಗಲ್ಲ 
(ಶಿಕ್ಷದ. ೧೨೦) ; ಅವಕಾಶವೇ ಮುಖ್ಯಕಾರಣವಲ್ಲವೆ . . . ಕೇವಲ 
ವಿದ್ಯೆಯೆ ಸಾಕೆ (ಇಂಚಾಪ ೮೭-೨೧). ೨. ಸಮಗ್ರ; ಸಂಪೂರ್ಣ; 
ಸರ್ವ: ಅವುದು ಬಾಗಿದುದುಮಧಿಕಂ ಬಸನಂ ಕೇವಲಮಾಗೆ ನೆಗೆವುದು 
ಚಿತಾವಯವಂ (ಕವಿರಾ. ೨-೧೫೦); ಶರಣ೯ಪೆಅತಾವುದುಮಿಲ್ಲ ಕೇವಲಂ 
(ಕಾಡಂಪೂ. ೮೨೦). ಶಿ. ಶುದ್ಧ; ಅಪ್ಪಟಿ: ಯಥಾರ್ಥವಾದ ಹೊಳೆಗಳ 
ದಡದಲ್ಲಿದ್ದ ಭೂಮಿಯಂತು ಕೇವಲ ಚಿನ್ನವೆಂದೆನಿಸಿಕೊಳ್ಳುತ್ತದೆ 
(ಮುಂಬಯಿ. ೪-೧೯೫). "ಕೇವಲಪ್ರಮಾಣ' ಪರಾ. ೪. ತೀರ 
ಸಾಮಾನ್ಯವಾದ ; ನಾಡಾಡಿಯಾದ : ಅಚಾಮ್ಲ ನರ್ಧನಂ ಪುಣ್ಯ 
ವರ್ಧನಂ ಕೇವಲಮೇ (ಸುಕುಮಾ. ೯-೧೩); ಜಾತಕತಿಲಕಂ 
ತ್ರೈಲೋಕ್ಕತಿಲಕಮಿದು ಕೇನಲಮೇಂ (ಜಾತತಿ.' ೨೪-೩೮). (ನಾ). 
೫. ಪರವಸ್ತು ; ಪರಮಾತ್ಮ: ಜೀವಸತ್ತ್ವ ಚಿರ ಭಾನಿಸಾ' ಕೇವಲವ 
(ಮಂಕುಕ. ೪೦೪). ೬, ಮುಕ್ತ; ಕೈವಲ್ಯವನ್ನು ಪಡೆದವನು: 
ವಿರಕ್ಷರಾಗಿ ಮುಕ್ತ ರಾಗುವರು, ಕೇವಲರಾಗುವರು (ಹಿಂದಸಾ. ೬೮). 
ಓ, ಮೋಕ್ಷ; ಕೈವಲ್ಯ; ಮುಕ್ತಿ: “ಕೈವಲ್ಕವಪುನರ್ಭವಂ ಬ್ರಹ್ಮ 
ವಕ್ಷರಂ ಕೇವಲಂ ಮುಕ್ತಿ ನಿರ್ವಾಣಂ ಮೋಕ್ಷಕ್ಕೆ ಪೆಸರೆನಿಕ್ಕ? (ಮಂಗರಾ. 
೮-೨೬). ಆ, [ಯೋಗ] ಕುಂಭಕದ ಎಂಟು ಪ್ರಕಾರಗಳಲ್ಲಿ ಒಂದು: 
ಸೂರ್ಯಭೇದನ . . . ಕೇವಲನೆಂಬ ಅಷ್ಟ ಕುಂಭಕ ಪ್ರಕಾರಗಳಂ 
(ವಿವೇಕ. ೧೫೧). "ಕೇವಲಕುಂಭಕ' ಪರಾ. ೯. [ಜೈನ] ಜ್ಞಾನದ 
ಐದು ಪ್ರಕಾರಗಳಲ್ಲಿ ಒಂದು: ಒಳ್ಳೆಯ ಜ್ಞಾನವೆಂಬುದು... ಮತಿ, 
ಶ್ರುತ, ಅವಧಿ, ಮನಃಪರ್ಯಯ, ಕೇವಲ ಎಂದು ಐದು ಪ್ರಕಾರ 
(ಟಓಂದಸಾ. ೮೭). ಕೇವಳೆ: ೧. ಅದಣಜಂಂ ಕೇವಳಂ ಪಟಮೆಯೇ 
ಪ್ರಯೋಜನಮಿಲ್ಲ (ನಂಚತಂ. ೧೦೬-೨೧). ೨. ಚಿತ್ರಕ ಮೂಳಮಾಸಡಿ 
ವಿದಾರೀಕಂದನೊಂದೊಂದೆ ಕೇವಳಮಾಯುಸ್ಕಕರಂ ಜರಾಮಯ 
ಹರಂ (ಲೋಳೋಪ. ೯-೪೩). ೪. ಕೇವಳನೆು ಧರ್ಮಂಗೆಯ್ದ ವರ್‌ 
(ವಡ್ಡಾರಾ. ೯೭-೨೩); ಜರಾಸಂಧನಸಿಕ್ಕಿ ಕೊಂದ ಬಲ್ಲಾಳ್‌ ಮರುತ್ತುತಂ 
ಕೇವಳನೇ (ಗದಾಯು. ೨-೪೬); ಪಾವನಚರಿತಂ ಸುಜನರ ದೇವಂ 
ಕೇವಳವೆ ನೆಗಳ್ನ ಕೇಶವರಾಜಂ (ಸೌಇಇ. IX-5, ೧೯೭-೧೮; 1119); 
ಅಖಿಳೋರ್ನಿ ವ್ಯಾಪಕಂ ಜಿಹ್ವೆ ಕೇವಳಮಲ್ಲು (ಜಗವಿ. ೧-೧೮). [ಸಂ.] 

ಕೇನಲಕುಂಭಕ (ನಾ). [ಯೋಗ] ಕುಂಭಕದ ಪ್ರಕಾರಗಳಲ್ಲಿ 
ಒಂದು: ಕೇನಲಕುಂಭಕವೆಂದರೆ ಒಳಗಿರುವ ಗಾಳಿಯನ್ನು ಹೊರಕ್ಕೆ 

` ತಳ್ಳಿ: ಶ್ವಾಸಕೋಶಗಳನ್ನು ರಿಕ್ಷವಾಗಿಟ್ಟಿರುವಿಕೆ (ಭಾರದ. ೧೬೦). 

[ಕೇವಲ + ಕುಂಭಕ) 


ಕೇನಲಜ್ಞಾನ 


ಕೇನಲಜ್ಞಾನ, ಕೇವಳಜ್ಞಾನ (ನಾ). ಸರ್ವಜ್ಞತ್ವ; ಲೋಕಾ 
ಲೋಕಗಳಲ್ಲಿಯ ತ್ರಿಕಾಲಗಳಲ್ಲಿಯ ಸರ್ವವಸ್ತುಗಳ ಸಮಗ್ರ 
ಜ್ಞಾನ: ಇಂದ್ರ ವೃಂದ ಕೃತಕಲ್ಕಾಣಾಸ್ಪದಂ ಕೇವಲಜ್ಞಾನಂ 
ಪುಟ್ಟಿದುದು (ಆದಿಪು, ೧೬-೭೩) ; ತನಗೆ ಸ ದೇವಾಗಿ ಪಡೆದನು ಕೇವಲ 
ಜ್ಞಾನ (ಬಿಜ್ಜಪು. ೧೨-೫೦); ಯೋಗಿಯು ... ಕೊನೆಯಲ್ಲಿ ಕೇವಲ 
ಜ್ಞಾ ನ ಅಥವಾ ಸರ್ವಜ ಸತ್ವವನ್ನು ಸತಯ ಪು (ಭಾರದ. ೧೮೮). 
ಕೇವಳೆಜ್ಞಾ ನ: ಆಸೀನ ಯಶೋಧರ ಗುರುಗಳ ಕೇವಳಜ್ಞಾನೋ 
ತತ್ತಿ ಯೊಸಗೆಗೆ (ಆದಿಪು. ೩-೨೧ ವ); ನಿರತಿಶಯ ಕೇವಳೆಲ್ಲಾ ನ 
(ie. XX, ೪೬-೨೪; 1072). [ಕೇವಲ + ಜ್ಞಾನ] 
ಕೇವಲಜ್ಞಾನಾನರಣೀಯ (ನಾ). (ಜೈನ] ಕೇವಲ ಜ್ಞಾನವನ್ನು 
ಆವರಿಸುವ ಕರ್ಮ; “ಆವರಣವನ್ನುಂಟುಮಾಡುವ ಕರ್ಮ 
ಗಳನ್ನು ಕ್ರ ಮದಿಂದ ಮನಃಪರ್ಯಯ ಜ್ಞಾ ನಾವರಣೀಯ 


ಕೇವಲ ಜ್ಞಾನಾವರಣಚೀಯಗಳೆಂದು ಹೇಳುತ್ತಾರೆ” 
(ಜೈನಪ. ೩೬೬): ಮತಿಜ್ಞಾನಾನರೆಣೀಯ ... ಕೇವಲ 
ಜ್ಞಾನಾವರಣೀಯ ... ಎಂದೀಪ್ರ ಪ್ರಕಾರದೆ ಪಂಡಪ್ರಕಾರ ಜ್ಞಾನಾವರಣೇ 


ಯಮಂ (ಸುಕುಮಾ. ೩-೬೯). ''ಕೇವಲಹ್ವಾನ + ಅನರೆಣೀಯ] 
ಕೇವಲಜ್ಞಾನಿ, ಕೇವಳಜ್ಞಾನಿ (ನಾ). ಕೇವಲಜ್ಞಾನವನ್ನು 
ಪಡೆದವನು: ಯಶೋಧರರೆಂಬ ಕೇವಲಜ್ಞಾನಿಗಳ್‌ ... ಚಂಪಾ 
ನಗರಕ್ಕೆ ಬಂದು (ವಡ್ಡಾ ರಾ. ೩೫-೧೯) ; ಕೇವಲಜ್ಞಾನಿ ತತ್ಪರಿಣತ 
ನೆಂಬುದು (ತಸೂವೃ. ೭). ಕೇವಳೆಜ್ಞಾನಿ: ಇರ್ಪತ್ತು ನಾಲ್ಸಾಸಿರ್ವರ್‌ 
ಕೇವಳಜ್ಞಾನಿಗಳುಂ (ಆದಿಪು. ೧೬-೪೦ ವ). [ಸೆಂ. ಕೇವಲಜ್ಞಾ ನಿನ್‌] 
ಕೇವಲತ್ವ (ನಾ). ತಾನೇತಾನಾಗಿರುವುದು; ಏಕತ್ವ. [ಸಂ.] 
ಕೇವಲದರ್ಶನ (ನಾ). [ಜೈನ] ದರ್ಶನದ ನಾಲ್ಕು ಪ್ರಕಾರಗಳಲ್ಲಿ 
ಒಂದು: ಚಕ್ಷುರಚಕ್ಷುರವಧಿ ಕೇವಲ ದರ್ಶನಾವರಣ ಚತುಷ್ಕ ಮುಮಂ 
(ಆದಿಪು. ೧೦-೧೪ ವ); ಚಕ್ಷುರಚಕ್ಷುರವಧಿ ಕೇವಲದರ್ಶನ ವಿಕೆಲ್ಪದಿಂ 
ದರ್ಶನಂ ಚತುರ್ವಿಧಂ (ತತ್ತ್ವಪ್ರ. ೧೭). [ಕೇವಲ + ದರ್ಶನ] 
ಕೇವಲದರ್ಶನಾವರಣೀಯ (ನಾ). [ಜೈನ] ಕೇವಲದರ್ಶನಕ್ಕೆ 
ಆವರಣವನ್ನುಂಟುಮಾಡುವ ಕರ್ಮ: ಚಕ್ಷುರ್ದರ್ಶನಾವರಣೀಯಂ 
ಮಚಕ್ಷುರ್ದರ್ಶನಾವರಣೀಯಮವಧಿದರ್ಶನಾವರಣೀಯಂ ಕೇವಲ 
ದರ್ಶನಾವರಣೇಯಂ ( ಸುಕುಮಾ. ೩-೩೯ ವ). 
(ಕೇವಲದರ್ಶನ 4 ಆವರಣೀಯ, 
ಕೇನಲಪುಣ್ಯಾನ್ಸಿತ (ನಾ). ಸಂಪೂರ್ಣವಾಗಿ ಪುಣ್ಯವನ್ನುಳ್ಳವನು ; 
ಅತಿಪುಣ್ಯವಂತ: ಈಗಳಿನ್ನಂತು ಕೇವಲ ಪುಣ್ಯಾನ್ವಿತರಾರುಮಲ್ಲ 
ಮನುಜರ್‌ (ಸುಕುಮಾ. ೩-೪೫). [ಕೇವಲ ಪುಣ್ಯ ಅಸ್ವಿತ] 
ಕೇವಲಪ್ರಮಾಣ (ನಾ). ಯಥಾರ್ಥಜ್ಞ್ವಾ ನದ ಪ್ರಮಾಣ; 
ಪ ತ್ಯಕ್ತ ಪ್ರ ಪ್ರಮಾಣ: ಪ್ರಮಾಣವು ಕೇವಲಪ ಪ್ರಮಾಣ, ಆನುಪ್ರಮಾಣ 
ವೆಂದು RES ಯಜಾರ್ಥಜ್ಞಾನನೇ ಕೇವಲ (ಹಿಂದಸಾ. ೨೮೦). 
[ಕೇವಲ * ಪ್ರಮಾಣ] 
ಕೇವಳಬೋಧ (ನಾ). - ಕೇವಲಜ್ಞ್ಯಾನ: ಗುರುಗೆ 
ಯಶೋಧರ ಮುನಿಪಶಿ ಗುರು ಕೇವಲಬೋಧಂ ... ಒಡವುಟ್ಟಿ 
ಪುಟ್ಟದೆರಡೊಸಗೆಯೊಳಂ (ಅದಿಪು. ೩-೨೭). ಕೇವಳೆಬೋಧ : 
ಮಾನಕಷಾಯಂ ಮುನಿಪತಿಗೆ ಪೋಗೆ ಫುಟ್ಟಿದುದನಂತವಸ್ತು ಪ್ರಕಾಶಿ 
ಕೇಪಳಬೋಧಂ (ಆದಿಫು. ೧೪-೧೪೫). [ಕೇವಲ * ಬೋಧ] 
ಕೇನವಲಬೋಥೆ (ನಾ). - ಕೇವಲಜ್ಞಾನ: ಅನನು ಕುಲಹೀನನೇ 
ಆಗಿದ್ದರೆ ಕೇವಲ ಬೋಧೆಯುಳ್ಳ ಪರಶುರಾಮನು ... ದಿವ್ಶಬಾಣಾವಳಿ 
ಯನ್ನು ಅವನಿಗೆ ಕೊಡುತ್ತಿ ದ್ವನೆ (ಭಾಮಣಿ. ೨೫). [< ಕೇನಲಬೋಧ) 


ಕೇವಲಬೋಧ, 


[A 


ಎ೦೯ 


ಕೇವಳಿಸು 


ಪದ್ಮ 


ಕೇವಲಮಿತ್ರ (ನಾ). ಆಪ್ತಮಿತ್ರ; ಆತ್ಮೀಯ ಗೆಳೆಯ: 
ಲೋಚನನ ಕೇವಲಮಿತ್ರ ಫಣಿಸೂತ್ರ (ನವಮೋ. ೪-೧). 
[ಕೇವಲ + ಮಿತ್ರ] 
| ಕೇವಲಲಬ್ಬಿ (ನಾ). [ಜೈನ] ಪಂಚಪರಮೇಷ್ಠಿಗಳ ಒಂಬತ್ತು 
ಲಬ್ಧಿ ಗಳಲ್ಲಿ ಒಂದು: ವಿಗತಘಾತಿ ಚತುಪ್ಪಯರನಂತಜ್ಞಾನಾದಿ ನವ 
ಕ್ಷೇವಲಲಬ್ಧಿ ವಡೆವುದುಂ (ಸಂರಾಮಾ. ೮-೬೯ವ). [ಕೇವಲ + ಲಬ್ಳಿ] 
ಕೇವಲವಿಭೊತಿ (ನಾ). ಕೇವಲಜ್ಞ್ಞಾನ: ಸುಧರ್ಮಾಚಾರ್ಯರ್‌ 
* . ಘಾತಿಕರ್ಮಂಗಳಂ ಘಾತಿಸಿ ಕೇನಲ ವಿಭೂತಿಯಂ ಪಡೆದು 
(ಸುಕುಮಾ. ೪-೨ ವ). [ಕೇವಲ + ವಿಭೂತಿ] 

10] ಕೇವಲಾವಗಮ (ನಾ). - ಕೇವಲಜ್ಞ್ಯಾನ : ಸುತ್ತಆಯೆ ಕರ್ಮ 
ಧ್ಯಾನಬಂಧಂ ಕ್ರಮಕ್ರಮದಿಂದಾದುದು ಕೇನಲಾವಗನಮದಿಂ 

ತ್ರೈಲೋಕ್ಕವಿಕ್ಲೋಭಣಂ (ಶಾಂತಿಪು. ೯-೨೩). [ಕೇವಲ + ಅನಗಮ] 

ಕೇವಲಾನಸ್ಥೆ (ನಾ). ವಿಕಾಕಿಯಾಗಿರುವ ಸ್ಥಿತಿ; ಆತ್ಮಲೀನ 
ವಾಗಿರುವ” ಅವಸ್ಥೆ : ಶ್ವೇತಾಶ್ವತರ ಶ್ರು ತಿಯ . Es 
ದಲ್ಲಿ ಪರಮಾತ್ಮನ ಕೇವಲಾವಸ್ಥೆ ಯನ್ನು 'ನಿನರಸುತ್ತದೆ ಜಸ ೨೪); 
ಮಹಾರಾಜನಿಗೆ ಲೀಲಾವಸ್ಥೆ, ಕೇವಲಾವಸ್ಥೆ ಎಂದು ಎರಡು ಅವಸ್ಥೆ 
ಗಳಿರುತ್ತವೆ. ಕೇವಲಾವಸ್ಥೆ ಯಲ್ಲಿರುವಾಗ ಯಾವ ಕಾರ್ಯ ಕ್ಕೂ 
ತೊಡಗದೆ ಶಾಂಶನಾಗಿರುತ್ತಾ ನೆ 'ಗೌಭಾರದ. ೨೫೨). [ಕೇವಲ * ಅವಸ್ಥಿ] 

ಕೇವಲಿ, ಕೇವಳ್ಳಿ (ನಾ). ಕೇವಲಜ್ಞಾನವನ್ನು ಪಡೆ ದವನು: 
ಇರ್ಪತ್ತು ಸಾಸಿರ್ವರ್‌ ಕೇವಲಿಗಳುಂ (ಲೇಪ. ೮-೨೫ ವ); ಕೇವಲಿ 
ಪೂಜೆಗೆ ಬಂದತ್ತು ಚತುನ೯ಉಯ ದೇವನಿಕಾಯಂ (ಪಂರಾಮಾ. 
೮-೫೦) ; ಕೇವಲಿಯ ವಚವೆಂದಿಗೂ ಸಟಿಯಲ್ಲ (ಬಿಜ್ಜಪು. ೧೧೨-೯೪). 
ಕೇವಳ್ಳಿ : ಗುಣಧರ.ಕೇವಳಿಗಳ ಪಾದಪದ್ಮಮೂಲದೊಳ್‌ (ಅದಿಪ. 
೧-೮೦ವ) ; ಶುಕ್ಲೆಧ್ಯಾನದಿಂ ಘಫಾತಿಕ್ಷಯಂಗೆಯ್ದು ಕೇವಳಿಯಾಗೆ 
(ಚಾವುಂಪು. ೧೫-೬). ' [ಸೆಂ. ಕೇವಲಿನ್‌] 

ಕೇವಲಿತ್ವ (ನಾ). ಕೇವಲಜ್ಞಾನಿಯ ಸ್ಥಿತಿ: ತನ್ನ ಅತ್ಮಕಲ್ಮಾಣದ 
ಮಾರ್ಗವನ್ನು ಬಾಹ್ಮಜಗತ್ತನ್ನು ಮತ್ತು ಬಾಹ್ಮಜಗತ್ತಿನ ಕೂಡ ತನ್ನ 
ಸಂಬಂಧವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದೇ ಕೇವಲಿತ್ವವಾಗಿದೆ, 
ಸರ್ವಜ್ಞ ತ್ವವಾಗಿದೆ (ಚೈನಪ. ೫೧). [ಸೆಂ.] 

90 | ಕೇವಲಿಪೂಜೆ, ಕೇವಳಿಪೂಜೆ (ನಾ). ಕೇವಲಿತ್ವವನ್ನು ಪಡೆದವನ 
ಪೂಜೆ: ಅಜಿತಸೇನ ಮುನಿಗಳ್ಳೆ ಕೇನಲಜ್ಞ್ಯಾನಂ ಪುಟ್ಟಿ ಕೇವಲಿಪೂಜೆಯಂ 
ಮಾಡಿ ಫೋದನ್ನ (ಚಾವುಂಪು. ೨೨೦). ಕೇವಳಿಪೂಜೆ : ಮುಖ್ಯಮಪ್ಪ 
ಕೇವಳಿಪೂಜೆಯಂ ವಿರೋಧಿಯಿಂ ಮಾಡಿದೊಡೆ (ಚಾವುಂಪು. ೧೭-೧೦). 

[ಕೇವಲಿ + ಪೂಜೆ] 
s5| ಕೇವಳ "ಕೇವಲ' ನೋ. 
ಕೇವಳಜ್ಞಾ ನ" ಕೇವಲಜ್ಞಾನ' ನೋ. 
ಕೇನಳಜ್ಞಾ ನಿ "ಕೇವಲಜ್ಞಾನಿ? ನೋ. 
ಕೇವಳಬೋಧ " ಕೇವಲಜೋಧ' ನೋ. 
| ಕೇವಳಲೋಚನ (ನಾ). ಎ ಕೇವಲದರ್ಶನ : ಕರ್ಮರಿಪು ವಿಜಯ 
ದೊಳಾಸಾದಿತ ಕೇವಳಲೋಡನನಾದೇವಂ ಮೋಕ್ಷಲಕ್ಷ್ಮಿಗಧಿಪತಿಯಾದಂ 
(ಶಾಂತಿಪು. ೭-೫೨). [ಕೇವಳ (ದ ಕೇವಲ) ೬ ಕೋಚನ] 
ಕೇವಳಿ, (ನಾ). ಒಬ್ಬಾತನ ಹೆಸರು: ಬೆಸಗೆಯ್ದ ಆ ನನ್ಯದಿ ಕಾಮಸರ 
ಆಚಾರಿಯ ಮಗ ಕೇವಳಿ (ಎಕ. 1%, ಹೊಸಕೋ ೮೫-೭; 750). [1] 
ಜೇವಳಿ "ಕೇವಲಿ' ನೋ. 
| ಕೇವಳಿಪೂಜೆ "ಕೇವಲಿಪೂಜೆ ನೋ. 
ಕೇವಳಿಸು "ಕೇವಣಿಸು' ನೋ. 


3 


20 


401 


ಕೇವು 


ಕೇವು (ನಾ). ಸಂಭೋಗ; ರತಿಕ್ರೀಡೆ: (8)... [ಕೇ -ವು) 

ಕೇವೆ (ನಾ). ಕೆಂಬಣ್ಣದ ಕಲ್ಲು; ಗೈರಿಕ; ಕಾವಿ: ಪರ್ವತದಿಂದ 
ಕೇನೆಯ ಪ್ರನಾಹವು ಹರಿದು ಬರುವಂತೆ (ತುಳಸಿ, ೨೨೮); ಆ ಮೂವರೂ 
ಮೃಗಚರ್ಮ, ದಂಡ, ಕಮಂಡಲು, ಕೇನೆಯ ಬಟ್ಟಿ ಇವನ್ನು ಧರಿಸಿ 
(ಮಭಾರ. ೩೯) ; ಕೇವೆಯ ಶಾಟಯನ್ನುಟ್ಟು ಕೇವೆಯ ಶಾಟಯನ್ನು 
ಹೊದ್ದುಕೊಂಡ ಬ್ರಹ್ಮಚಾರಿಯು ,** ಪೂರ್ವಾಚಲನಂತೆ ಕಾಣುತ್ತಿದ್ದನು 
(ಯದುರಾ. ೩೩). [ಆ ಕಾವಿ?) 

ಕೇಶ (ನಾ). ೧. ಕೂದಲು; ತಲೆಗೂದಲು: *ಕಚಂ ಶಿರಸಿಜಂ 
ಕೇಶಮಾವಾಳಮೆನೆ ಕೂಂದಲಕ್ಕು * (ಮಂಗರಾ. ೯೪-೫). ೨. ಒಂದು 
ಬಗೆಯ ಸುಗಂಧ ದ್ರವ್ಯ; ಮುಡಿನಾಳ ; ಲಾಮಂಚ: “ಕುಂತಳಃ - 
ಮುಡಿವಾಳ, ಕೇಶ” (ಓಷಧಿ. ೩೫). [ಸೆಂ.] 

ಕೇಶಕಲ್ಯಾಣ (ನಾ). [ಬೌದ್ಧ] ಕೇಶಸೌಂದರ್ಯ; ಹೆಂಗಸರಿಗೆ 
ಉಂಟಾಗುವ ಐದು ಕಲ್ಯಾಣಗಳಲ್ಲಿ ಒಂದು: *ಮಹತ್ತಾದ ಪುಣ್ಮ 
ಮಾಡಿದ ಹೆಂಗಸಿಗೆ ತಲೆಗೂದಲು , , , ಬಿಚ್ಚಿ ಕೆಳಗೆ ಬಿಟ್ಟರೆ ಉಡೆಯ 
ಅಂಚಿನವರೆಗೂ ಮುಟ್ಟುತ್ತದೆ. ಕೊನೆ ಉಂಗುರವಾಗಿ ಮೇಲಕ್ಕೆ ಸುರುಳಿ 
ಸುಶ್ತಿರುತ್ತದೆ. ಇದು ಕೇಶಕಲ್ಯಾಣ ? (ಹತ್ತುವ. ೨೧). 

[ಕೇಶ + ಕಲ್ಯಾಣ] 

ಕೇಶಫ್ಲು (ನಾ). ತಲೆಯನ್ನು ಬೋಳಾಗಿಸುವ ರೋಗ; ತಿಗುಳಿ 

ರೋಗ: 4ಕೇಶಪ್ನವಮೆನಲು ತೇನುಳು * (ಮಂಗರಾ. ೧೧೪-೩). 
[ಸಂ.] 

ಕೇಶಪಕ್ಷ (ನಾ).:೧. ದಟ್ಟವಾದ ಕೂದಲು : (8). ೨. ದಟ್ಟವಾಗಿ 
ಕೂದಲುಳ್ಳ ತಲೆ: (ಕ). ೩. ಜುಟ್ಟು; ಕೇಶಗುಚ್ಛ; 
ಕೇಶಪಾಶ : (8). [ಕೇಶ + ಪಕ್ಷ] 

ಕೇಶಪಾಶ (ನಾ). ಸಮೃದ್ಧವಾದ ತಲೆಗೂದಲು; ಮುಡಿ; ಕೇಶ 
ಹಸ್ತ: ಕರ್ಮದ ತೊಡರೆಂ ಪಜಕಿವಂತೆ ಕೇಶಪಾಶಮನಂತಾಗಡೆ ಪಆನದು 
(ಆದಿಪು. ೬-೨೪) ; ಸಾಮಾನ್ಯಮೆ ಬಗೆಯೆ ಭವತ್ಯೇಶಪಾಶಪ್ರಪಂಚಂ 
(ಪಂಪಭಾ, ೧೨-೧೫೬). (ಕೇಶ 4 ಪಾಶ] 

ಕೇಶಪ್ರತಿಲಿಂಗ (ನಾ). [ಜೈನ] ಮುನಿಗಳ ಯೋಗಸಾಧನೆಯ 
ಒಂದು ವಿಧ; ಒಂದು ಸನ್ಮಾರ್ಗಸಾಧನ: ಸ್ತೀಲಿಂಗಂ... 
ಕೇಶಪ್ರತಿಲಿಂಗಮೆಂದುಂ ಅಲ್ಲಿ ಜಯಲಿಂಗಮೆಂದುಂ ಚತುರ್ವಿಧಮಕ್ಕುಂ 

ಡೈ ಕೇಶಪ್ರತಿಲಿಂಗಂ ಸನ್ಮಾರ್ಗಸಾಧನಂ (ಚಾವುಂಪು. ೨೪೧). 
[1] 

ಕೇಶಬಂಧ (ನಾ). ೧. ಕೂದಲುಗಳನ್ನು ಕಟ್ಟುವಿಕೆ; ಕೇಶರಚನೆ; 
ಮುಡಿ: ೪೮ಲಾಟನಿಹಿತ ಉಸುಂಭಾಂಶುಕ ಪಟ್ಟಳಾ ಪ್ರಾಂತ ನಿಬಿಡ 
ನಿಬದ್ಧ ಕೇಶಬಂಧಂ (ಆದಿಪು. ೧೩-೪೩ ವ) ; ಕೀಜುವೀಲಿಯ ವೆಂಚೆಯದ 
ಕೇಶಬಂಧದೊಳಂ (ಜಗವಿ. ೪-೮0). ೨. [ನಾಟ್ಕ] ನೃತ್ಛುಹಸ್ತಗಳಲ್ಲಿ 
ಒಂದು: ಎರಡುಂ ತ್ರಿಪಾತಕಂ ಬೆಚ್ಚರದಿಂ ಬರಿಯಲ್ಲಿ ನಿಂದು ಮುಟ್ಟಿದೆ 
ಶಿರಕಂ ಸಿರಿದುಂ ಕಟಗಂ ತಿರುಗಲ್‌ ಪರಿಣತಿಯಿಂ ಕೇಶಬಂಧಹಸ್ತ 
ಮೆನಿಕ್ಕುಂ (ಲಾಸ್ಕರಂ. ೨-೪೪); ಈ ಕೆಳಗೆ ಹೇಳಿರುವ ಹಸ್ತಗಳು 
ನೃತ್ಮಹಸ್ತಗಳು: ೧. ಡತುರಸ್ತ , , , ೧೪ ಕೇಶಬಂಧ (ಆಭಾನೃ. ೪೯). 

[ಕೇಶ + ಬಂಧ] 

ಕೇಶಬಂಧನ (ನಾ). - ಕೇಶಬಂಧ: (8). [ಕೇಶ ಬಂಧನ) 

ಕೇಶಬಾರಿ (ನಾ). ಯಕ್ಷಗಾನದಲ್ಲಿ ಬಳಸುವ ಒಂದು ಬಗೆಯ 
ಕಿರೀಟಿ : ಈ ಬಟ್ಟಿಲು ಕಿರೀಟ ಅಥವಾ "ಕೇಶಬಾರಿ? ಕಿರೀಟವು ಭೂತದ 
ಅಣಿಯಷ್ಟು ಆಗಲ ಅಥವಾ ವಿಶಾಲವಲ್ಲದಿದ್ದರೂ ಸಾಮಾನ್ಯವಾಗಿ 
ಆ ರೂಪದಲ್ಲಿದೆ (ಪಾರ್ತಿಸು. ೪೫). [?) 


ಪಿಗಿಗಿಂ 


೦ 


45 


ಕೇಶಹಸ್ತ 


ಕೇಶಭೂಸೆ (ನಾ). ತಲೆಗೂದಲಿನ ಅಲಂಕರಣ: ಮೋಹಿನಿ 

ಮಧ್ಯಾಹ್ನದ ಕೇಶಭೂಷೆಯಲ್ಲಿ ತೊಡಗಿದಳು (ಕಮನೆ. ೧೨೪). 
[ಕೇಶ * ಭೂಷೆ] 

ಕೇಶಮಾರ್ಜನ (ನಾ). ೧. ತಲೆಯ ನ್ನು ಬಾಚುವಿಕೆ. 
ತಿ. ಬಾಚಣಿಗೆ: “ಕಂಕತ(0೦)ಃ, ಕೇಶಮಾರ್ಜನಂ - ಈ ೨ ಹಣೆಗೆ? 
(ಹಲಾಯು. ೫೨-೧೫೬). [ಸಂ.1 

ಕೇಶಮಾರ್ಜನಿ (ನಾ). ಬಾಚುವ ಹಣಿಗೆ : *ಹಣಿಗೆ ಕೇಶಮಾರ್ಜನಿ 
ಕಂಕತಂ07? (ಮಂಗರಾ. &೨-೨೧). (ಸಂ. ಕೇಶಮಾರ್ಜನೀ)] 

ಕೇಶರೆ (ನಾ). ೧. ಕುಂಕುಮ ಕೇಸರಿ: ಸರಸವಾದ ಹಾಲಿಗೆ ಸುಂದರ 
ರೂಪು ಕೊಡುವ ಕೇಶರ (ನಿರಾಭ. ೩ ಮುನ್ನುಡಿ). ೨. ಕೇಸರಿಬಣ್ಣ : 
ಕೇಶರದ ಬಣ್ಣನನ್ನು ಕೊಡಬೇಕಾದರೆ... , ಅದರಮೇಲೆ ಕುಸಂಬಿ 
ಯನ್ನು ತೆಳುವಾಗಿ ಯೆದ್ದುವರು (ಕಭಾಗೆ. ೧೫೩). ಸಂ.) 

ಕೇಶರಾಜ (ನಾ). ಗರಗದ ಸೊಪ್ಪು: ಕೇಶರಾಜ, ಗರ್ಗರಿ 
(ಮೈಡಗಿ, ೭೮-೧೬೦೫). [ಸಂ.] 

ಕೇಶವ (ಗು). ೧. ಸಮೃದ್ಧವಾದ ಹಾಗೂ ಸುಂದರವಾದ ತಲೆ 
ಗೂದಲನ್ನುಳ್ಳ: ಕೇಶವಃ - ಕೇಶಿಕಃ - ಕೇಶೀ ೩ ಒಳ್ಳೇ ಮಂಡೆ 
ಗೂದಲುಳ್ಳವನು, ಉದ್ದವಾದ ಕಪ್ಪನೇ ಬಹಳ ಜುಟ್ಟುಳ್ಳವನು 
(ಸಿದ್ಧಾಂತಿ. ೧೫೭). (ನಾ). ೨. ವಿಷ್ಣು; ಕೃಷ್ಣ : ಕೇಶಿಯಂ 

ಕೊಂದುದಜೀಂ ನೀನಿಂ ಕೇಶವನೆಂಬಭಿಧಾನದೆ ವರ್ತಿಸು ಮುರಾರಿ 

(ಜಗವಿ. ೫-೫೧). &. "ಶಬ್ದಮಣಿದರ್ಪಣ'ದ ಕರ್ತೃವಾದ 

ಕೇಶಿರಾಜನೆಂಬ ವೈಯಾಕರಣಿ: ಕವಿ ಸುಮನೋಬಾಣನ . .. 


ದೌಹಿತ್ರನೆನಾಂ ಕವಿ ಕೇಶವನೆಂ (ಶಮದ. ೨). [Aಂ.] 
ಕೇಶನಕ್ರನಿಂತ (ನಾ). ಒಬ್ಬಾತನ ಹೆಸರು: ಕೋಟಯಮ್ಮನ 


ಕೇಶವಕ್ರವಿನ್ತರುಂ ಗಂಗೆಯ ಶಿನಣಕ್ರವಿನ್ನರನಪ್ರ[೯) ಮುಖವಾಗಿ 
ಸಾಸಿರ್ವ್ವರುಂ (ಕಇ. IV, 4೨-೧೭; 1088). 
[ಕೇಶವ * ಕ್ರವಿಂತ (€ ಕ್ರಮಿತ)) 

ಕೇಶನವಪನ (ನಾ). ಕೂದಲು ಕತ್ತರಿಸುವಿಕೆ; ಚೌಲಕ್ರಿಯೆ: 
ಕ್ಸೌರಕರ್ಮಂಗೈಸಿ, .. ಪುಣ್ಯಾಹಂ ಬಾಜಿಸಿ ಬಾ£ಚೌ]ಲಕ್ರಿಯೆಯ 
ಮಾಟ್ರುದು ಶೇಶವಪನಕ್ರಿಯೆ (ಚಾವುಂಪು. ೨೩೬೨). [ಕೇಶ + ವಸನ] 

ಕೇಶವಪುತ್ರ (ನಾ). ೧. ಕೃಷ್ಣನ ಮಗ; ಮನ್ಮಥ. ೨. ಕೇಶವ 
ನೆಂಬಾತನ ಮಗೆ. ೧, ೨: ಯುನತೀಬ್ರಾತಮನೋವಿಮೋಹನಕರಂ 
ಶೃಂಗಾರ ಜನ್ಮಾಕರಂ . , , ಈಸು ಕೇಶವ ಪುತ್ರಂಗೆಸೆವಾಚಿರಾಜ 
ನಿಭುವಿಂಗೊಟ್ಟಪ್ಪುದೇಂ ಚೋದ್ಮಮೇ (ಎಕ. ೪1, ಕಡೂರು. ೬೬-೩೭; 
1172). [ಕೇಶವ + ಪುತ್ರ] 

ಕೇಶನಿಧಾನ (ನಾ). ತಲೆಗೂದಲನ್ನು ಕಟ್ಟುವ ರೀತಿ; ಕೇಶರಚನೆ: 
ಇಂತಹ ಕೇಶವಿಧಾನ ಸುಮೇರಿಯನ್‌ ಮತ್ತು ಈಜಿಪ್ಸಿಯನ್‌ ಸಂಸ್ಕೃತಿ 
ಗಳಲ್ಲಿ ಕಂಡುಬರುವುದಿಲ್ಲ (ಭಾರದ. ೧೩). [ಕೇಶ 4 ವಿಧಾನ] 

ಕೇಶವಿನ್ಯಾಸ (ನಾ). - ಕೇಶವಿಧಾನ ; ಕೇಶವಿನ್ಯಾಸದಲ್ಲಿ ಹೆರಳು 
ಹಾಕುವುದರಲ್ಲಿ ಶ್ಶಾಮಸುಂದರಿಗೆ ಉಂಟಾಗಿದ್ದ ಕೌಶಲವು ಚೆನ್ನಾಗಿ 
ವೃಕ್ತವಾಗಿದ್ದಿತು (ಕಪಾಕುಂ. ೯೪). [ಕೇಶ * ವಿನ್ಯಾಸ] 

ಕೇಶವೇಶ (ನಾ). ಕೇಶರಚನೆ; ಜಡೆ; ತುರುಬು: 4ಕಬರೀ- ಕೇಶ 
ವೇಶ! -೨ ತುರುಬು? (ಸಿದ್ಧಾಂತಿ, ೧೭೧). (ಸಂ. 

ಕೇಶಹಸ್ತ (ನಾ). ಕೇಶಕಲಾಪ; ಕೇಶಪಾಶ: ವಿಜಯಶ್ರೀ ಕೇಶಹಸ್ತ 
ಶಂಕಾಕಾರಿಶಂಹಿಕೇಳೀ ಮಯೂರ ಶೋಭೆಯೊಳಂ (ಆದಿಪು, ೧೨-೬೧ನ); 
ಕುರುಕುಲ ಜೀವಾಕರ್ಷಣಪರಿಣತಮಿದು ಕಾಳಹಸ್ತ ಮಲ್ಲದೆ ಪರಮೇಶ್ವರಿ 
ಕೇಶಹಸ್ತ್ರಮಕ್ಕುಮೆ (ಗದಾಯು. ೧-೬೭). [ಕೇಶ 4 ಹಸ್ತ] 


ಕೇಶಾಕೇಶಿ 


ಕೇಶಾಕೇಶಿ (ನಾ). ಒಬ್ಬನ ಕೂದಲನ್ನು ಇನ್ನೊಬ್ಬನು ಹಿಡಿದು 
ಎಳೆದಾಡುತ್ತ ಮಾಡುವ ಯುದ್ಧ: ಕೇಶಾಕೇಶಿಯಲಿ ಹಿಡಿದಿಜೀವವನೆ 
ಕಾಲಾಳು (ಕುವ್ಕಾಸ. ೧-೭೫) ; ಕೆಡಹಿ ಮೆಟ್ಟುತ್ತ ಕೇಶಾಕೇಶಿ ಬಳಿಕ 
ದಂತಾದಂತಿ (ವೀಕೈಪು. ೩-೮-೧೫) ; ಮುಷ್ಟಾ ಮುಸ್ಟಿಕೂಡೆ ಕೇಶಾಕೇಶಿ 
ಸಿರಿದು ಹಾಣಾಹಣಿಯಂತೆ ಹೆಲ್ಲಾಹೆಲ್ಲಿ ಯುದ್ಧ ಮಾದುದು (ಸಾಳ್ವಭಾ. 
೧೫-೧೪) ; ಕೇಶಾಕೇಶಿ ಖಡ್ಗಾಬಡ್ಗಿ ಹೈಹುಯ್‌ ಜಗಳಗಳಾಗಿದ್ದುವು 
(ನಾಡಿಗೇ. ೨೪೧). [ಸೆಂ.] 
ಕೇಶಾನಪಾಟನ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು: ಕೇಶಾವಪಾಟನಮುಂ ಲಿಹಿಸಂಖ್ಯಾನ 
ಸಂಗ್ರಾಹಮುಂ , .. ಅಪ್ಪಯ್ವತ್ತು ಮೂಜು ಗರ್ಭಾನ್ವಯ ಕ್ರಿಯೆ 
ಗಳೊಳು (ಚಾವುಂಘು. ೨೨೯). [ಕೇಶ + ಅವಪಾಟಿನ] 
ಕೇಶಾವಾಪ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು: ಕೇಶಾವಾಪ . . . ಎಂಬಯ್ವತ್ತಮೂಜು 
ಗರ್ಭಾದಿನಿರ್ವಾಣ ಪರ್ಯಂತಂಗಳಪ್ಪ ಗರ್ಭಾನ್ವಯ ಶಕ್ರಿಯೆಗಳಂ 
(ಆದಿಪು. ೧೫-೧೫ ವ). [ಕೇಶ * ಆನಾಪ] 
ಕೇಶಾಳಿ (ನಾ). ಕೂದಲುಗಳ ಸಮೂಹ; ಕೇಶಪಾಶ: ಬೆನ್ನಂ 
ಮೋದೆ ಕೇಶಾಳಿ 1(ಕಾವ್ಯಸಾ. ೬೫೬ ಶೂದ್ರಕ) ; ಭ್ರೂಲತೆಯ ಸುರೆಚಾ 
ಪದುರು ಕೇಶಾಳಿಗಳ ಕಾರ್ಮುಗಿಲಪಾಂಗದ ಸಾಲ ಕುಡಿಮಿಂಚುಗಳ 
(ಕುವ್ಯಾಉ. ೬-೧೭). [ಕೇಶ + ಅಳ್ಳಿ (- ಅಲ್ಮಿ)) 
ಕೇಶಿ (ಗು). ೧. ದಟ್ಟವಾದ ಅಥವಾ ಸೊಗಸಾದ ಕೂದಲನ್ನುಳ್ಳ : 
ಕೇಶವಃ, ಕೇಶಿಕ, ಕೇಶೀ-4 ಒಳ್ಳೇ ಮಂಡೆಗೂದಲುಳ್ಳ ವನು, 
ಉದ್ದವಾದ ಕಪ್ಪನೇ ಬಹಳ ಜುಟ್ಟುಳ್ಳವನು (ಸಿದ್ಧಾಂತಿ. ೧೫೭). 
(ನಾ). ೨. ಕೃಷ್ಣನಿಂದ ಕೊಲ್ಲಲ್ಪಟ್ಟ ಒಬ್ಬ ರಾಕ್ಷಸ: ಕೊಪ್ಪರದಿಂ 
ಪಾಯ್ಪಳನಿಂದೆ ಕೇಶಿ ಪರಿತಂದಂ ಕಂಸನಾದೇಶದಿಂ (ಜಗವಿ. ೫-೪೪). 
[ಸಂ. ಕೇಶಿನ್‌] 
ಕೇಶಿಕ (ನಾ). ಒಳ್ಳೆಯ ಕೂದಲುಳ್ಳವನು; ಸೊಗಸಾದ 
ಕೂದಲುಳ್ಳವನು : *ಕೇಶವಃ, ಕೇಶಿಕಃ, ಕೇಶೀ-್ಲ ಒಳ್ಳೇ ಮಂಡೆ 
ಗೂದಲುಳ್ಳವನು೫ (ಸಿದ್ಧಾಂತಿ. ೧೫೭). [ಸಂ.] 
ೇಶಿನಿ (ನಾ). ೧. ಕಡಿಯಾಲದ ಗಿಡ: “ಶಂಖಿನಿ, ಚೋರಪುಸ್ಪೀ, 
ಕೇಶಿನೀ - 4 ಕಡಿಯಾವದಗಿಡದಪೆಸರುಗಳು? (ಸಿದ್ಧಾ ೦8. ೧೨೩). 
೨. ಸಗರಚಕ್ರವರ್ತಿಯ ಹೆಂಡತಿ. (ಸಂ. ಕೇಶಿನೀ) 
ಕೇಶಿಯಣ (ನಾ). ಒಬ್ಬಾತನ ಹೆಸರು: ಬಮ್ಮೆಯ ಸಾಹಣೆಯ 
ಅಳಿಯ ಕೇಶಿಯಣಗೊಂದಯ್ಯ (ಎಕ. ೪11, ಚನ್ನಗಿ, ೩೨-೬೦; ಸು. 1050). 
[ಕೇಶಿ ಅಣ್ಯ (ಆ ಅಣ್ಣೃ)] 
ಕೇಶಿಸೂದನ (ನಾ). ಕೇಶಿಯೆಂಬ ರಾಕ್ಷಸನನ್ನು ಕೊಂದವನು; 
ಕೃಷ್ಣ: ಕೇಶವ ಕೇಶಿಸೂದನ ಕಮಲಾಂಬಕ (ಅಕ್ಷಸಾಂ. ೬೧-೩). 
[ಕೇಶಿ + ಸೂದನ] 
ಕೇಶಿಹರ (ನಾ). - ಕೇಶಿಸೂದನ. [ಸಂ.] 
ಕೇಶೋತ್ಯರ (ನಾ). ಕೇಶರಾಶಿ; ಕೇಶಪಾಶ: ಆಕುಲಮಾಯ್ತೊರ್ತಳ 
ದಿಂದೆ ಕಟ್ಟಿದುದರಿಂ ಬಿರ್ಚಿರ್ದ ಕೇಶೋತ್ಯರಂ (ಕಾಕುಂತ. ೧೬-೩೦). 
[ಕೇಶ + ಉತ್ಕರ) 
ಕೇಶೋತ್ಪಾಟಿನ (ನಾ). - ಕೇಶಾವಪಾಟನ: ಕೇಶೋತ್ಪಾಟನದಂದು 
ಭಾನಿಸೆ ನಮಸ್ಸಿದ್ದೇಭ್ಯ ಎಂದಾದಿ ತೀರ್ಥೇಶರ್‌ ವಂದಿಸಿ ದೀಕ್ಷೆಗೆಯ್ದ 
ರೆಜರರ್‌ ಸಿದ್ಧಂ ನಮಾದ್ಕಂ ಜಗಕ್ಕೆ (ಶಾಂಕಿಪು, ೧-೨). 
[ಕೇಶ ೬ ಉತ್ಪಾಟನ) 
ಕೇಸ್ಕ "ಕೇಸ್ಮು' ನೋಃ 


ತಗಿಗಿಗಿ. 


20 


25 


45 


ಕೇಸರ 


ಕೇಸ್ಕೆ (ನಾ). ತಲೆಗೂದಲು: ಕರ್ಫುವೆತ್ತ ಕೇಸಂ ದಳವಾದ ಕಟ್ಲಲೆಯ 
ನೇಲ(೪ಿ3ಿಸೆ (ಕಬ್ಬಿಣ, ೧೩೦); ಕೂಸು ನನ ಕಂದಯ್ಯ ಕೇಸ 
ಬಿಟ್ಟಾಡಾಗ (ಗರತಿ. ೮೬). [ಆ ಸಂ. ಕೇಶ] 
ಕೇಸ್ಕ (ನಾ). ಒಂದು ಬಗೆಯ ವಾದ್ಯ (?); ಒಂದು ಬಗೆಯ 
ತಾಮ್ರದ ತಾಳ (?) : ಭೇಂ ಜೇಗಟಿ ಕೇಸ ಕಂಚು ಮುಟಗೆ ಮಾಡಿದು 
ಮುಗುವಿನ ವೊಳಗೆ (ಸೌಇಇ. 13-11, ೪೩೧-೪೭ ; 1462). [2] 
ಕೇಸಕ್ಕಿ (ನಾ). ಕೆಂಪು ಅಕ್ಕಿ; `ತೊಳಸದ ಅಕ್ಕಿ: ಉಯ್‌ವೆರಸಿರ್ದ 
ಧಾನ್ಮದಂತೆ ಕೇಸಕ್ಕಿಯಂತೆ (ಧರ್ಮಾಮೃ.೧೨-೨೪) ; ಕೇಸಡಿ, ಕೇಸುರಿ, 
ಕೇಸಕ್ಕಿ( ಶಮದ. ೧೮೨ ಪ್ರಯೋ); ಕಾಸು ಕಟ್ಟಿಟ್ಟು ಕೇಸಕ್ಕಿ ಉಂಬುವನಾ 
(ಪುರಂದ. ೧-೧೦೧-೪); ಉಯ್ಯುಮುನ್ನೊ ತ್ತಿ ಕೇಸಕ್ಕಿಯ ತಳೆಸುವ 
ರುಯ್ಕಿದ್ದು ಬಿಳಿಯಕ್ಕಿ ಬಿಳುಪು (ಧರಡ. ೫೪-೨೧); ಕರಿಯ ನೆಲದ 
ಮೇಲೆ ತಾಮ್ರವರ್ಣದ ಕೇಸಕ್ಕಿಯನ್ನದ ರಾಶಿ ಕೆದರಿ ಬಿದ್ದಿತು 
(ಕಾನೂರು. ೫೭). [ಕೇಸ್ಕು + ಅಕ್ಸಿ] 
ಕೇಸಡಗು (ನಾ). ಕೆಂಪಾಗಿರುವ ಮಾಂಸ: ಶಿಶು ಶ್ರೇಣಿಗಳ್‌ 
ಪಿಡಿದುರ್ಕಿಂ ಪೊಲಗೆಟ್ಟು ಪೊಕ್ಕ ಮೃಗಶಾಬಾನೀಕಮಂ ಕೊಂಡು 
ಕೇಸಡಗಂ ಸೂಡುವರ್‌ (ಅರ್ಧನೇ. ೩-೫೦).. [ಕೇಸ್ಕು + ಆಡಗ್ಗು] 
ಕೇಸಡಿ (ನಾ). ಕೆಂಪಾದ ಅಡಿ; ಕೆಂಪುವರ್ಣದ ಪಾದ: ಕೇಸಡಿಗಳಂ 
ಹರಿಚಂದನದಿಂದ ಮೂಡಿ (ಕಾದಂಉ. ೭೮೫) ; ಕೇಸಡಿ ಕೆಂದಾವರೆ 
ವೂಗಳಂ ಕೆದಜಕೆ (ಕಬ್ಬಿಕಾ. ೯೩); ಅಡಿಯನೂಡದೆ ಕೆಚ್ಚನಿಹ ಕೇಸಡಿ 
ಗಳು (ಸಾಳ್ವಭಾ. ೨೦-೧೭). [ಕೇಸ್ಕು + ಅಡಿ] 
ಕೇಸಡಿಯ (ನಾ). ಕೆಂಪಾದ ಪಾದಗಳುಳ್ಳವನು : ಬಟ್ಟದೊಡೆಯಂ 
ಕೇಸಡಿಯಂ (ಶಮದ. ೧೮೬ ಪ್ರಯೋ). [ಕೇಸಡಿ + -ಲ್ಯ) 
ಕೇಸಡಿವೆಳೆಗು (ನಾ). ಕೆಂಪಾದ ಪಾದಗಳ ಕಾಂತಿ: ಬಿಡುಮುತ್ತಿನ 
ಕಡೆಯಂ ಕೇಸಡಿವೆಳಗಿಂ ಮುಸುಕಿ (ವರ್ಧಪು. ೫-೬); ಕೇಸಡಿವೆಳಗು 
ಸೂಸಿಸುತ್ತುಂ ಒಂದು ಮುಖದೊಳ* ಸ್ವಸ್ಥವಾಗಿ ನಿಲ್ಲದೆ 


(ಪದ್ಮರಾ. ೮-೯೭). [ಕೇಸಡಿ + ಬೆಳಗು] 


ಕೇಸಣ್ಣ (ನಾ).ಒಬ್ಬಾತನ ಹೆಸರು: ಕಪ್ಪುರ ಕೇಸಣ್ಣನ ಮಗಳ್‌ ಲಚಿಬೆದ 


ಜವ್ವ (ಎಕ. ೪11, ಶಿಕಾರಿ. ೪೫-೬; ಸು. 890); ಸ್ವಸ್ತಿಶ್ರೀ ಆತ್ತೆಯರ ಕೇಸ 
ಣ್ಲನೆ ಮಗನ್‌ (ಎಕ. ೪11, ಶಿಕಾರಿ. ೪೫-೭೦; ಸು. 890). [ಕೇಸೃ* ಅಣ್ಣ] 

ಕೇಸಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕೇಸಬ್ಬೆಯಿತ್ತ ಕೈಯ್ಯಿ 
(we. XII, ೨೨೩-೧೬ ; 929), [ಕೇಸ್ಮ + ಅಬ್ಬೆ] 

ಕೇಸರ (ನಾ). ೧. ಹೊವಿನಲ್ಲಿರುವ ಎಳೆ; ಪರಾಗತಂತು; 
ಕುಸುರು : ರುದ್ರಾಕ್ಷಿಗಳನವಧರಿಸುವಾಗಲು ಮಣಿಯೊರಸಿ ಕೇಸರ 
ಗಳುದುರಿದುವೋ (ಶಂಕದಾ. ೭-೧೦) ; ಮಾದಳದ ಹಣ್ಣಿನ ಕೇಸರದಲ್ಲಿ 
ಶುಂಠಿ, ಹಿಪ್ಪಲಿ... ಕಲಸಿ ಮೆಲ್ಲಲು ಆರೋಚಕ ಪರಿಹರಮಕ್ಕುಂ 
(ಸಕವೈ. ೨೬೨). ೨. ಹೊವಿನ ಹುಡಿ ; ಬಂಡು; ಪರಾಗ: *ಆಲರ್ಪು 
ಡಿಯೆ ಕೇಸರಂ? (ಕಬ್ಬಿಕ್ಕೆ. ೧೩). &. ಬಕುಲ; ವಕುಳದ ವೃಕ್ಷ 
"ಕೇಸರದ್ರುಮ' ಪರಾ. ೪. ಸುರಗಿ ಹೂವು: ಕೇಸರದ ತುಣುಂಬಿನಿಕ್ಕಿ 
ಸಿರಿಕಂಡಮನೊಯ್ಯನೆ ಪೂಸಿ (ಕಾದಂಉ. ೭೮೫) ; ಕೇಸರ ಕರವೀರ 
* « « ಕುಸುಮಂಗಳಿಂದೆ (ಹವ «ಕ, ೨-೫೧). ೫. ನಾಗಕೇಸರ; 
ನಾಗಸಂಪಗೆ. ೬, (ಕೋಳಿ, ಕುದುರೆ ಅಥವಾ ಸಿಂಹದ) 
ಕತ್ತಿನ ಮೇಲಿರುವ ಕೂದಲು ; ಆಯಾಲ:. “ಸ್ಕಂದದ ಮೇಲಣ 
ವಳಯಕ್ಕೆಂದುಂ ಕೇಸರಮದೆಂಬ ಪೆಸರುಂ”. (ಅಶ್ವಶಾ. ೯-೨೮) ;- 
ವಿವಿಧಸಟಾವಳಿ ಕಿಟುಜಡೆ ನವಕೇಸರಕಾಂತಿ ಕೊರಲರಕಳ್ಕೆಯ 
ರತ್ನಚ್ಛವಿಯಾಗಲ್‌ (ಜ ಗವಿ. ೩-೩೫) ;: ನಾಯಿಗೆ ಕೇಸರವನು 
ಕಟ್ಟಿ ನೀ ಸಿಂಹವೆಂದರೆ ಅದು ಸಿಂಹವಹುದೆ (ಇಂಚಾಸ. ೧೭೯-೮೧), 


ಕೇಸರದ್ರುಮ 


೧, ೬ : ವಿಸರುಹದಂತೆ ಕೇಸರಮನಾಂತುದು (ಯಕೋಡ. ೩-೭೮), 
೧,೩,೬: ಕೇಸರ ಸಂಪನ್ನಮಿದು ಹರಿಯನಂಬುಜನಮುನ್ನೆ ನೆಯಿಪುದು 
. ಅರಣ್ಮಂ (ಪಪ್ಪಪು. ೫-೬೭). ೭. ಚಿನ್ನ; ಬಂಗಾರ. 
ಆ. ಕುಂಕುಮಕೇಸರಿ: ಸಿತಾಂಬರದಿಂದೆ ಗಾಳಿಸಿಟ್ಟ ದಜಕೊಳಗಿಂಗು 
ಕೇಸರ ಲವಂಗದಳಂಗಳನಿಕ್ಕಿ (ಲೋಕೋಪ. ೮-೫೩) ; ಈ ನೆಲದ 
ಮಣ್ಣವಗೆ ಕಸ್ತೂರಿ ಕೇಸರವು (ನೆಲಮು. ೫೦). [ಸಂ.] 
ಕೇಸರದ್ರುಮ (ನಾ). ಬಕುಳ ವೃಕ್ಷ: ಅಶೋಕಮೆ ವಾಮಪಾದ 
ದಿಂದೊದೆದುದೋ ಕೇಸರದ್ರುಮಮೆ ನಿನ್ನುಮನಾನನಸಿಂಧುನಿಂದೆ 
ಪೂಟ್ಲುದೋ ಕೃತಮಾವುದಿಂ ಮಜಕಿವುದೆಮ್ಮು ಮದೋತ್ಯಟಿ ಚೇಷ್ಟಿತಂ 
ಗಳೆಂ (ಅದಿಪು. ೧೧-೧೩೧). [ಕೇಸರ + ದ್ರುಮ] 
ಕೇಸರಫಲ (ನಾ). ಬಕುಳಫಲ: ಕರತಳನೊಂದಜಕೊರ ಮಣಿ 
ಕಮಂಡಲು ನಾಳ ಸಮೇತಮಪ್ಪ ಕೇಸರಫಲದಂತಿ ರಿದ್ದು೯ದು 
(ಕಾದಂಪೂ. ೭೩೬). [ಕೇಸರ * ಫಲ] 
ಕೇಸರಭಾತು (ನಾ). ಸಕ್ಕರೆ ಹಾಗೂ ಕೇಸರಿಗಳನ್ನೂ ಸೇರಿಸಿ 
ಮಾಡಿದ ಅನ್ನ: ಒಂದು ಮಸಾಲೀ ಖೀರು, ಒಂದು ಕೇಸರಬಾತು 
ಅಷ್ಟೇ ಸಾಕು (ಕಿಡುಗು. ೫೪). [ಕೇಸರ + ಭಾತು] 
ಕೇಸರಮಂಡಲ (ನಾ). ಹೂವಿನ ನಡುವಿರುವ ಪರಾಗ ತಂತುಗಳ 
ಮಂಡಲ: ಕೇಸರಮಂಡಲ (ಸಣರೆಂium) ಇದು ಪುಷ್ಪದ ಮೂರನೆಯ 
ಭಾಗ ಇದೇ ಸಸ್ಯದ ಗಂಡು ಜನನಾಂಗ (ಸಸ್ಕಶಾ. ೪೮). 
[ಕೇಸರ ೬ ಮಂಡಲ] 
ಫೇಸೆರರಜ (ನಾ). ಹೊವಿನ ಬಂಡು; ಪುಷ್ಪ ಪರಾಗ: ಬಾಸಣಿಸಿ ಕಮಲ 
ಕೆಪಗುವ ಕೇಸರರೆಜದಿಂ ತೊಳಪ್ಪ ಕಾಸಾರಮಂ (ಉದ್ಭಟ. ೬-೬೬). 
[ಕೇಸರ + ರಜ] 
ಕೇಸರಲ್‌, ಕೇಸಲರ್‌ (ನಾ). ಕೆಂಪು ಹೊ: ನಿನ್ನನಾ ಕೇಸಲರ 
ತುರುಬಿಂದ: ಕಸುವನ್ನಮೆತ್ತಿದನು (ಗ೪ವಿಂ. ೩೭-೮). ಶೇಸಲರ್‌ : 
ಜಪ ರುದ್ರಾದಿಯಾದ ಕೇಲಸರೆ ನಿಡುದಂಡೆಗಳು (ಮಂತ್ರಶ. ೧೮೯೯). 
[ಳೇಸ್ಕು 4 ಆರಲ್ಡ್‌] 
ಕೇಸರಿ (ನಾ). ೧. ಆಯಾಲವನ್ನುಳ್ಳದ್ದು. ೨. ಸಿಂಹ: ಹಿಂಡುಗಟ್ಟಿ 
ಆಡುವ ಮದಗಜವ ಕಂಡೆ, ಕೇಸರಿಯ ಕಂಡು ಮನ ಬೆದಜಕಿತ್ತು ನೋಡಾ 
(ಅವಚಂ, ೬೦-೨೬೧) ; ಇಲಿಯ ಮಾಂಸವ ಬಯಸಿ ಕೇಸರಿ... 
ತಲೆಯ ಸಿಕ್ಕಿಸಿಕೊಂಡ ಗಾದೆಯನೆಲವೊ ಮಾಡದಿರು (ಕೌಶಿರಾ. ೨೩-೯). 
೩. ಕುದುರೆ. ೪. ಕೇಸರಿಬಣ್ಣ. ೫. ಕೆಂಪುಭೂಮಿ : ಗುಂಡುನೊಗೆ 
ಯೊನ್ಮುತ್ತರ್‌ ಕೇಸರಿಯೊಮ್ಮತ್ತರ್‌ (ಎಕ.೪11, ಶಿವಮೊ, ೧೧೫-೧೩; ?); 
ಮಸಾರಿ ಕೇಸರಿ ಮೊರಡಿಯ ಜಮಿಾಸಾನುಗಳಾದರೂ . . . ಬಿಳಿಯ ಎಳ್ಳು 
ಬಿತ್ತಬೇಕು (ಕೃಷಿಪ್ರ. ೨೬). ೬, ಬಕುಳದ ಹೂ: ಮೊಲ್ಲೆಮಲ್ಲಿಗೆ 
ಸುರಗಿ ಕುಮುದ ಕೆ:ಸರಿ ದಂಡಿಗೆಯೊಳು (ರುಳ್ಮಾಂಗ. ೩-೨೮). 
೭. ಕುಂಕುಮ ಕೇಸರಿ: ಪಚ್ಚಕರ್ಪೂರ, ಕೇಸರಿ, ಶ್ರೀಗಂಧ, ಅಗರು, 
ಪಸ್ನೀರು ಮುಂತಾದ ಸಹಜ ಸುಗಂಧ ದ್ರವಗಳಲ್ಲಿ ಮುಳುಗಿ 
ತೇಲಿದವರು ಆ ಕಾಲದವರು (ಸಾಹಿಜೀ. ೫೨). 
[ಸಂ, ಕೇಸರಿನ್‌] 
ಕೇಸರಿಕೆ (ನಾ). ಒಂದು ಜಾತಿಯ ಮರ: ಅರಳಿ, ಬಸುರಿ, ಕೇಸರಿಕೆ, 
ನೀರವಂಜಿ, ಸೊಂಟ (ನಮ್ಮನು. ೨೩೮). [1] 
ಜೇಸರಿಕೇತನ (ನಾ). ೧. ಸಿಂಹದ ಗುರುತುಳ್ಳ ಧ್ವಜ. ೨. ಸಿಂಹದ 
ಧ್ವೃಜವುಳ್ಳವನು; ಭೀಮ: ಕೇಸುರಿಯಂತೆ ತಲತಟಾಸಿ ಮಿಳಿರ್ವ 
ಪವನತನೂಜನ ಕೇಸರಿಕೇತನ [ಪಾಕಾಂ. ರೋತ್ಯರ]ಮಪ್ಪ ಪಟಯಿಗೆಯಂ 
ಕಂಡು (ಪಂಪಭಾ. ೧೨-೧೨೮ವ). [ಕೇಸರಿ + ಕೇತನ] 


ವಿಗಿಗಿತಿ 


20 


90 


40 


ಫೇಸಾಕೇಸಿ 


ಕೇಸರಿಕೇತು (ನಾ). ಸಿಂಹದ ಗುರುತುಳ್ಳ ಧ್ವಜ; ಒಂದು 
ಬಿರುದು: ಸಗರ ಮಾರ್ತ್ತ್ವಣ್ನಂ ಕೇಸರಿಕೇತು ರಾಸ್ತ್ರಕೂಟಕವರನಾ 
(ಸೌಇಇ. XX, ೪೭-೧೫) ; 1074). [ಕೇಸರಿ + ಕೇತು] 

ಕೇಸರಿಣಿ (ನಾ). ಹೆಣ್ಣುಸಿಂಹ ; ಸಿಂಹಿಣಿ: ಕರಿಪೋತಮವುಂಡುಗರ್ಚಿ 
ಕೇಸರಿಣಿಯ ಕೆಚ್ಚಲಂ ತುಡುಕುತುಂ ಪರಿದತ್ತು (ಪಂಪಧಾ. ೭-೮೦). 

[ಸಂ. ಕೇಸರಿಣೀ] 

ಕೇಸರಿದ್ದಿಸ (ನಾ). ಸಿಂಹದ ಶತ್ರು; ಶರಭ: “ಆ ಕೇಸರಿದ್ವಿಸಂ 
ಶರಭಂ” (ಮಂಗರಾ. ೪೮-೮). [ಸಂ. (ಕೇಸರಿ ದ್ವಿಷ್‌)] 

ಕೇಸರಿದ್ದಿಷಾರಿ (ನಾ). ಶರಭನ ಶತ್ರು; ಗಂಡಭೇರುಂಡ: "ಆ 
ಕೇಸರಿ ದ್ವಿಷಾರಿಖಯಿನೆ ಗಂಡಭೇರುಂಡನಕ್ಕು* .(ಮಂಗರಾ. ೪೮-೮). 

[ಕೇಸರಿದ್ವಿಸ + ಅರಿ] 

ಕೇಸರಿಪೀಠ (ನಾ). ಸಿಂಹಾಸನ: ಪೂಮಲಟಕ ಕೇಸರಿಸೀಠಂ ಭಾಮಂಡಲ 
ಮೆಸೆಯೆ ನೆಗಟ್ಟನಾದಿ ಜಿನೇಂದ್ರಂ (ಚಾವುಂಪು. ೧-೨) ; ಚೆಲ್ವಾಯ್ತು 
ಕೇಸರಿಸೀರಂ ಪುದಿದಿರ್ದ ಶೋಣಮಣಿಮಾಳಾರಶ್ಮಿಜಾಳಂಗಳಿಂ 
(ಮಲ್ಲಪು. 5-೧೫). [ಕೇಸರಿ + ಪೀಠ] 

ಕೇಸರಿಬೇಳೆ (ನಾ). ಒಂದು ಬಗೆಯ ತೊಗರಿ: *ಚಿತ್ಯತೊಗರಿ, 
ವಿಸತೊಗರಿ, ಕೇಸರಿಬೇಳೆ * (ಮೈಣಗಿ. ೪೯-೯೮೧). [ಕೇಸರಿ + ಬೇಳೆ) 

ಕೇಸರಿಭೆತ್ತ (ನಾ). ಕೇಸರಿಬಣ್ಣದ ಭತ್ತ; ಒಂದು ಜಾತಿಯ ಭತ್ತ: 
(ಕಿ). (ಕೇಸರಿ + ಭತ್ತ, (ಎ ಬತ್ತ,)] 

ಜೇಸರಿಭಾತು (ನಾ). ೧. - ಕೇಸರಭಾತು : (8). ೨. ಸಕ್ಕರೆ ಮತ್ತು 
ಕೇಸರಿಗಳನ್ನು ಸೇರಿಸಿ ಮಾಡಿದ ರವೆಯ ಭಾತು: ಕತ್ತೆಗೆ ಕೇಸರಿ 
ಭಾತಿನ ರುಚಿಯೇಕೆ (ಇಂಚಾಪ. ೧೧೫-೬೨). [ಕೇಸರಿ * ಭಾತು] 

ಕೇಸರಿಮಧ್ಯೆ (ನಾ). ಸಿಂಹದಂತೆ ತೆಳುವಾದ ಸೊಂಟವುಳ್ಳವಳು : 
ಎಲೆಗೆ ರಾಮಾಭಿರಾಮೆ, ಸುಗ್ರೀನೆ. , .ಕೇಸರಿಮಧ್ಯೆ (ರಾಮಾಶ್ಚ.೧೪೮-೪). 

[ಸಂ. ಕೇಸರಿಮಧ್ಯಾ (ಕೇಸರಿ + ಮಧ್ಯ +-)] 
ಳೇಸರಿಮೊಗ (ನಾ). ಸಿಂಹದ ಮುಖ: ಖುಗುವಲ್ಲ ಮಾನಸರೂಪಲ್ಲ 


ಕೇಸರಿನೊಗ (ನೋಹತ. ೪೦-೨೨). [ಕೇಸರಿ + ಮೊಗ] 
ಕೇಸರಿಶಾಬ (ನಾ). ಸಿಂಹದ ಮರಿ; ಮರಿಸಿಂಹ: ಬಾಬಾ 
ಕೇಸರಿಶಾಬಾ (ಶಾಕುಂತ. ೧೦೪ ಅಡಿಟ). [ಕೇಸರಿ + ಶಾಬ) 


ಶೇಸರಿಸು (ಕ್ರಿ). ಕೆಂಪಗೆ ಮಾಡು: ಕಂಡು ಕಾಡಾನೆಯಂ 

ಕೇಸ [ಪಾಠಾಂ. ಕ]ರಿಸುತ್ತುಂ ಕಣ್ಗಳಂ (ಅರ್ಧನೇ. ೩-೬೩). 
[ಕೇಸರಿ + -ಇಸ್ಯು] 

ಳೇಸರಿಹೊವು (ನಾ). ೧. ಕುಂಕುಮ ಕೇಸರಿಯ ಹೂ: (8). 
೨. ಒಂದು ಜಾತಿಯ ಸಸ್ಯ: (8). [ಕೇಸರಿ * ಹೂವು (ಆ ಪ್ಫೂ)] 

ಫೇಸಲರ್‌ "ಕೇಸರಲ್‌' ನೋ. 

ಕೇಸನ (ನಾ). ಜ ಕೇಶವ. "ಕೇಸವಯ್ಯ' ಪರಾ. [ಆ ಸಂ. ಕೇಶವ]. 

ಕೇಸವಯ್ಯ (ನಾ). ಒಬ್ಬಾತನ ಹೆಸರು : ಒಪ್ಪಭಟರ್ಕಳನ್ನಿರಿದಸುಂ 
ಗೊಳ್‌ ಪೊನ್ನಿದೆ ಕೇಸವಯ್ಮ ನನಾರ್ಪೊಗಳರ್‌ (ಎಕ. 111, ನಂಜನ. 
೭೪-೧೭ ; ಸು.900), [ಕೇಸವ + ಅಯ್ಯ) 

ಕೇಸಳಗ (ನಾ). ಬಿಳಿ ಮತ್ತು ಕೆಂಪು ಮಿಶ್ರಣವಾಗಿರುವ ಕುದುರೆ: 
ಬೆಳ್ಸಿನೊಳರುಣಚ್ಛ ವಿ ತಾಂ ತಳ್ಪೊಯ್ದೊಳಪೊಕ್ಕು ತೋರ್ಪೊಡದು 
ಕೇಸಳಗಂ (ಅಶ್ವಶಾ. ೯-೧೬). [ಕೇಸ್ಕು + ಅಳಗ,] 

ಜೇಸಳಲೆ (ನಾ). ಕೆಂಪುವರ್ಣದ ಅಳಿಲು, --ಇಣಚಿ : (ಕಿ). 

[ಕೇಸ್ಕು + ಅಳಲೈ (ಆ ಅಣೆಲ್‌)] 

ಕೇಸಾಕೇಸಿ (ನಾ). - ಕೇಶಾಕೇಶಿ: ಅರ್ಕಾಟನೊಳ್‌ ಕೇಸಾಕೇಸಿಯ 

ಬಂಡಣಕ್ಕಗಿಯುತುಂ (ಮೈಸೂಮೆ. ೪-೩೧). [ಕೇಶಾಕೇಶಿ] 


ಕೇಸಿ 


ಕೇಸಿ (ನಾ). (?): ಸಕ್ಕರೆಯ ರಾಶಿಗೆ ಕೇಸಿಯ ಕೆಲನುಂಟೀ ? ನಿಶ್ಚಯದ 
ಲಿಂಗಾಂಗಿಗೆ ಉಭಯದ ತಟ್ಟು ಮುಟ್ಟಿಂಬೀ ಗುಟ್ಟಿನ ಕುಲವಿಲ್ಲ 
(ಮದೇಮ್ಮ. ೨೭೬-೨೬೭). [?1 

ಕೇಸಿಗೆ (ನಾ). ಒಬ್ಬಾತನ ಹೆಸರು: ಬಾಣನ ಪಳ್ಳಿಯ ಕೊಣ್ಣ 
ಶ್ರೀಕೇಸಿಗ (ಎಳ. 111, ಶ್ರೀರಂಗ. ೧೪೮-೧೨ ; 904). [?1 

ಕೇಸಿಮಾಣಿ (ನಾ). ಒಬ್ಬಾತನ ಹೆಸರು: ಕುಮ್ಬೆನೆಯ ಮನನನೆಯರ 
ಪೊರಿನಯ್ಕ . . . ಕೇಸಿಮಾಣಿ ಕೆಂಚಿಗಣ್ಯಗಾಳುಮದಟನಾಗಿ 
(ಎಕ. 1/(11, ಸೊರಬ. ಆ೪-೭ ; 912). [?] 

ಕೇಸಿರಾಜ (ನಾ). ಒಬ್ಬಾತನ ಹೆಸರು: ಶ್ರೀಮದ್ಧಣ್ಣನಾಯಕೆಂ 
ಕೇಸಿರಾಜನು೦ (ಎಕ. ೪11, ಶಿಕಾರಿ, ೫-೨೭., 1061) ; ಮಾಣಿಕ್ಯ 
ಭಂಡಾರದ ಹೆಗ್ಗಡೆ ಕೇಸಿರಾಜನ ಮಹಿಮೆಯೆನ್ನೆಂದಡೆ.(ಎಕ. ೪1,ಚಿಕ್ಕಮ. 
೭೮-೨೬; 1166). (೮. ಕೇಶಿರಾಜ) 

ಕೇಸು, (ಕ್ರಿ). - ಕೇಯಿಸು : (ಕ). [ಕೇ + -ಸ್ಮು] 

ಕೇಸ್ಕು "ಕೆಸವು' ನೋ. 

ಕೇಸು ಕೇಸ್ಕ (ನಾ). ಕೆಂಪು; ಕೆಂಪುಬಣ್ಣ: “ಕೆಂಕಮೆಂದುಂ, 
ಕೆಂಗಲ್ಲೆಂದುಂ, ಕಿಸುವೆಂದುಂ, ಕೇಸೆಂದುಂ- ಈ ೪ ಅರುಣವರ್ಣಂ? 
(ಕಶಸಾ. ೧೧-೨೧೮) ; ಕೇಸಾದ ದುರ್ಗಂಧವಾಗಿರ್ದ... ನೆಲ್ಲಕ್ಕಿ ಗಳ 
ವರ್ಜಿಸಲೆಬೇಹುದು (ವೀಕೈಪು. ೭-೧೦-೬೬). "ಕೇಸುಗರ್‌', 
"ಕೇಸೊಡಲ್‌? ಪರಾ. ಕೇಸೈೆ:*ಕೆ:ಗಲು ಕೆ:ಸಂ ಕಸು ಕವಿಫುಂಗವರಿಂ 
ಕೆಂಕಮೆನ್ನಲಾರುಣ್ಯ” (ಕಎಕಂ. ೧೦೩). "ಕಿಸು' ಪರಾ. 

(ಡೇ. ॥ ತಮಿ. ಚಿಯ್ಕು ; ಮಲ. ಚೀಯ; ಪರ್ಜಿ. ಕೆಯ್‌ ; 

ಕುರುಖ್‌. ಖೇಸೊ; ಮಲ್ತೊ. ಕೆಸು]. 

ಕೇಸು (ನಾ). ತವುಡು; ಹೊಟ್ಟು : “ಕೇಸು - ಅಕ್ಕಿಯ ತವುಡು? 
(ಜಾನಕೋ. ೪೧). [?) 

ಶೇಸ್ಕು (ನಾ). ಒಂದು ಪ್ರಕಾರದ ನೂಲಿನ, ಉಣ್ಣೆಯ ಅಥವಾ 
ರೇಷ್ಮೆಯ ಬಟ್ಟಿ: (8). [-ಮರಾ. ಖೇಸ್‌ ; ಹಿಂ. ಕಾಸ್‌] 

ಕೇಸ್ಕು (ನಾ). ೧. ದಾವೆ; ಖಟ್ಲಿ; ಮೊಕದ್ದಮೆ: ಖೂನಿ ಕೇಸಿನಲ್ಲಿ 
ಆಪರಾಧಿಯಾಗಿ ಕೈದಿಯಾಗಿರುವ. ನನ್ನನ್ನು ನೋಡಲು ಬಂದಿರಾ 
(ಪಂಜಪಂ. ೨೮೬) ; ಅ ಕೇಸಿನಲ್ಲಿ ಮಾಮಲೇದಾರೆ ಸಾಹೇಬರಿಗೆ ಸ್ವಂತದ 
ಅಸಕ್ತಿ ಇದ್ದದ್ದು ಗೊತ್ತಿತ್ತು (ಗಂಮಾಯಿ. ೨೪). ೨. ಮುದ್ರಣಾಲಯ 
ದಲ್ಲಿ ಅಕ್ಷರಗಳ ಮೊಳೆಗಳನ್ನಿಡುವುದಕ್ಕಾಗಿ ಮಾಡಿದ ಖಾನೆ; 
ಕೋಶ; ವಿಭಾಗ; ಗೂಡು. ೩. ರೋಗಿ: ತುರ್ತು ಕೇಸೆಂದು ಡಾಕ್ಟರು 
ಅರ್ಥ ರಾತ್ರಿಯಲ್ಲೇ ಬಂದರು (ರೂಢಿ). ೪. ರೋಗದ ಪಿಡುಗಿನಿಂದ 
ಆದ ಮರಣ: ಕಾಲರಾ ಪಿಡುಗಿನಿಂದಾದ ಹತ್ತು ಕೇಸುಗಳು ಈಗಾಗಲೆ 
ವರದಿಯಾಗಿವೆ (ರೂಡಿ). ೫. ವಿಷಯ; ಸಂಗತಿ; ಫಟಿನೆ; 
ಸಂದರ್ಭ: ಪರೀಕ್ಷೆಯಲ್ಲಿ ಕಾಪಿ ಮಾಡಿದ ಕೇಸು ಇದು (ರೂಢಿ). 


೬. ಆವರಣ ; ಪೆಟ್ಟಿಗೆ; ಸಂಪುಟ: ಒಂದು ಕೇಸಿನಲ್ಲಿ ನಾಲ್ವತ್ತೆಂಟು | 


ಸಾಬೂನಿನ ಬಾರುಗಳಿರುತ್ತವೆ (ರೂಢಿ). ೭. [ವೈದ್ಯ] ರೋಗಸ್ಥಿತಿ ; 
ರೋಗ ವಿವರ: ರೋಗಿಯನ್ನು ತಪಾಸಿಸಿ ವೈದ್ಯರು ಕೇಸು 
ಬರೆದುಕೊಟ್ಟ ರು (ರೂಢಿ). [+ ಇಂ. case] 

ಚೇಸುಗುರ್‌ (ನಾ). ಕೆಂಪಾದ ಉಗುರು: ಕೇಸುರಿ, ಕೇಸಡಿ, 
ಕೇಸಕ್ಕಿ, ಕೇಸುಗುರ್‌ (ಭಾಷಾಧೂ. ೧೪೭ ಉದಾ). 

[ಕೇಸ್ಕು* ಉಗುರ್‌,] 

ಕೇಸುಮುಡಿ (ನಾ). ಕೆಂಪಾದ ಮುಡಿ: ಕೇಸು ಮುಡಿಯ ಕಟ್ಟಿದಳು 
ಕೈಯಕಾಲ ಮಣ್ಣನೊರಸಿ. .. ವಾಸಿವುಳ್ಳ ಕೃಷ್ಣ ಎನ್ನ ವಹಿಸಿ ಕಾಯಿದಿ 
ಎಂದು (ಪ್ರರಂದ, ೫-೭೨-೨೨). [ಕೇಸ್ಕು * ಮುಡ್ಡಿ] 


25 


30 


45 


ಕೇಳ್‌ 


ಕೇಸುರಿ (ನಾ). . ಕೆಂಪಾದ ಉರಿ; ಕೆಂಪು ಜ್ವಾಲೆ: ಪೊಸಬೇಟದ 
ಕೇಸುರಿಯಿಂದಮೆಯ್ದೆ ದಳ್ಳುರಿ ನೆಗೆದು (ಸಂಪಭಾ. ೫-೪); ಕೇಸುರಿ 
ಕೆಂದಳಿರ್‌ ತದುರ್ವೀಜಮುದಗ್ರವಸ್ನಿ (ಶಾಂಕಿಪು. ೭-೧೩೨); ನೀಳ್ಡ 
ಕೇಸುರಿಯವೊರ೯ ಜಿಹ್ವಾದಳಂ ಫೊಣ್ಮಿ ಬಲ್‌ ಸಿಡಿಲಂ ದಾಜಿಯ 
ಕೂರ್ಪ್ಪದಿರ್ಪ್ಸೆ (ಎಕ. 21, ದಾವಣ. ೨೫-೧೮; 1224) ; ಕಂಗಳು 
ಕೇಸುರಿಯ ಮುಕ್ಕುಳಿಸಿದುವು (ಕುವ್ಯಾಅ. ೮-೩೬). ಕೆಳೆಯನೊಡಲ 
ಕೆಂಡಗಣ್ಣ ಕೇಸುರಿಸುತ್ತೆ (ಕುರಾಸಾಂ. ೩-೯). [ಕೇಸ್ಕು * ಉರಿ) 
ಕೇಸುರಿಗಣ್‌, ಕೇಸುರಿಗಣ್ಣು(ನಾ). ಕೆಂಪಾದ ಉರಿಯುಳ್ಳೆ ಕಣ್ಣು; 
ಕೆಂಗಣ್ಣು: ಕಟ್ಟಾಸುರ ಮದನಗೋಪಾಲ ಕೇಸುರಿಗಣ್ಗಳ ನರಸಿಂಹ 
ನೆನಿಸುವ ಭಾಸುರಗಜಗಳ್ಳಿದಿದುವು (ಕಂನವಿ. ೩-೪೦). ಕೇಸುರಿಗಣ್ಣು: 
ಕಾರೊಡಲು ಕೇಸುರಿಗಣ್ಮು * «. ಬಿಲದಂತೆ ಬಾಯ್ದೆಜ್‌ದು (ಪ್ರೌಢರಾ. 
೧೦-೧೭). ನಿಲಯದ ವಿಪ್ಲನಮೂರ್ತಿಯು ನಾನು... ,ಕೇಸುರಿಗಣ್ಣಾನು 
(ಪಾಂಚಜ, ೧೫-೧೪). (ಕೇಸುರಿ + ಕರ್ಣ] 
ಕೇಸುರಿಗಣ್ಣು "ಕೇಸುರಿಗಣ್‌' ನೋ. 
ಕೇಸುರಿಗಣಕೆ (ಕ್ರಿ). ಕೆಂಪಾದ ಉರಿಯನ್ನು ಸುರಿಸು, ಚೆಲ್ಲು; 
ಕೆಂಪು ಉರಿಯನ್ನು ಕಾರು: ಸುರುಸುರುಸುಕ್ರಿಂದು ಕೇಸಂರಿಗಂಕೆಯುತ 
ಮೊಆಕಿದೇಳ್ವ ಬಾಣಗಳಾಗ ತುಜಂಗಿ (ಕಂನವಿ. ೧೪-೧೬). 
[ಕೇಸುರಿ * ಕಿ] 
ಕೇಸುರಿವೋಟಿ (ನಾ). ಕೆಂಪಾದ ಜ್ವಾಲೆಗಳ ಓಟ; ಬೆಂಕಿಯ 
ಹಬ್ಬುಗೆ : ನಡೆ ಕಂದ ತಡೆ ಹಗೆಯ ಮುನ್ನಡೆಯನಾ ಕಾಣ್ಪ ಕೇಸುರಿ 
ವೋಟಮಂ (ಶ್ರೀರಾಮಾ. ೭೧೦-೩೧). [ಕೇಸುರಿ + ಓಟ] 
ಕೇಸುಳ್ಳಿ (ನಾ). ಕೆಂಪು ಈರುಳ್ಳಿ: *ಪಲಾಂಡುಃ, ಸುಕಂದಕಃ- 
ಕೇಸುಳ್ಳಿ? (ನಾಚಿರಾ. ೧೧೨). [ಕೇಸ್ಮು * ಉಳ್ಳಿ) 
ಹೇಸೂರ್‌ (ನಾ). ಒಂದು ಊರಿನ ಹೆಸರು: ಮಣ್ಣಿನಾಡ ಕೇಸೂರ 
ಬಣ್ಣಿಕರ ಬಳಿವ ಒದುಗ್ಗಯ್ಮಾ ಗಾವುಣ್ಮರೆ (ಮೈಆರಿ, ೧೯೧೫, ೧೯-೭; 
1030). [? + ಊರ್‌] 
ಕೇಸೆರಂಕೆ (ನಾ). ಕೆಂಪು ಬಣ್ಣದ ರೆಕ್ಕೆ, ಸಕ್ಕು: ವಿಮಾನದ ಕೇಸೆ 
ರಂಕೆಗಳತ್ತಣ ದೀಪಗಳನ್ನು ಚೆಮ್ಮುಗಿಲ್ಲಳ ಹಲವು ಸಾಲ್ಗಳಹಣತೆಗಳನ್ನೂ 
ಬೆಳಗಿ (ಮಂತ್ರಶ. ೧೦೯-೧೪). [ಕೇಸ್ಕು + ಎರಕೆ, (೮ ಎಅಂಕೆ)] 
ಕ್ರೇಸೆನೆ (ನಾ). ಕೆಂಪು ಬಣ್ಣದ ಎಮ್ಮೆ ರೆಪ್ಪೆ: ಉಷೆಯಕಣ್‌ ಕೇಸೆನೆ 
ದೆರೆದುದು (ಶ್ರೀರಾಮಾ. ೬೪೧-೩೨೨). [ಕೇಸ್ಕು * ಎನೆ, (೮೯. ಎಮೆ)] 
ಕೇಸೊಡಲ್‌ (ನಾ). ಕೆಂಪಾದ ದೇಹ. "ಕೇಸೊಡಲ' ಪರಾ. 
[ಕೇಸ್ಕು + ಒಡಲ್‌] 
ಕೇಸೊಡಲ (ನಾ). ಕೆಂಪಾದ ಜೀಹವುಳ್ಳವನು; ಲೋಹಿತಾಂಗ; 
ಮಂಗಳಗ್ರಹ : “ಮಂಗಳನ ಪೆಸರು ಕೇಸೊ [ಪಾಠಾಂ. ಕೆಂನೊ]ಡಲ 
ಪೊಡವಿಚನೆಂದು * (ಶಬ್ದಮಂ. ೧೮).  [ಕೇಸೊಡಲ್‌ + - ಆ] 
ಕೇಸೊಲಿಂತೆ (ನಾ). ಕೆಂಪಾದ ಒರತೆ: ಕಾದಿದೆಡೆ ನೆತ್ತರ ಜೌಗಿನೆ 
ಕೇಸೊಜಂತೆಯಂ ಪಸರಿಸಿತು (ಎಕ. ೪11, ಶಿಕಾರಿ. ೧೯೭-೧೯ ; 1182). 
[(ಕೇಸ್ಕು + ಒಂತೆ] | 
ಕೇಳ್‌, ಕೇಳು.(ಕ್ರಿ). ೧.ಕಿವಿಗೊಡು; ಆಲಿಸು; ಗಮನಿಸು: ಕೇಳೊ 
ಯ್ಬಿನ್‌ (ಎಕ, 11, ೨೨-೩; ಸು. 700); ಅದಂ ಕೇಳ್ಡೇಣೆಯಪಂ 
(ಎಇ. 1, ೩೫೦-೫, ೨900) ; ಲೇಖಾರ್ಥಮಂ ಬಾಜಿಸಿದೊಡನಿಬರುಂ 
ಕೇಳ್ದು (ವಡ್ಡಾರಾ ೭ ೫-೧೯) ; ಸುರಸಿಂಧು ಪ್ರಿಯಪುತ್ರ ಕೇಳ್‌ ಕಳಶಜಾ 
ನೀಂ ಕೇಳ್‌ (ಸಂ ಪಭಾ. ೭-೧೫); ಕೇಳ್ದು ಕೇಳ್ವು ಕಿವಿಯೊಡೆ 
ದಫುದೆಂಬಂತಾಗೆ ಭೀಳಿಡಲ್‌ (ಕಾದ ೦ ಪೂ. ೧೫೩); ಕೊಟಕಿವಾವು 
ಗಾರುಡಮಂ ಕೇಳದಂತೆ ಕೇಳದಿರೆ ಬೇಸತ್ತು (ಧರ್ಮಾಮೃ. ೨-೧೦೨). 


ಕೇಳೆ, 


೨. ಹೇಳಿದಂತೆ ಮಾಡು; ನಡಸು; ಪಾಲಿಸು; ಅನುಸರಿಸು; 
ಒಡಂಬಡು; ಒಪ್ಪು: ಸೀನೆನ್ನ ಬುದ್ಧಿಯಂ ಕೇಳ್ದು ಸುಖಂ 
ಬಾಟ್ಕೊಡೆ (ಸಂಚತಂ. ೫೪-೧೯); ಪೇಟಕಿನೆಂದೊಡೆ ಕೇಳಳ್‌ 
(ರಾಮಾಶ್ವ. ೧೧೮-೬). &. ಪ್ರಶ್ನೆಮಾಡು; ವಿಚಾರಿಸು: ಇಂತಿದ 
ಕೇನನೆಂದಪಳೊ ಕೇಳ್ವಿಂ ಮಾತಂ (ಕಾದಂಪೂ. ೮೩೩). ೪, ಬೇಡು; 
ಯಾಚಿಸು: ತನ್ನನೆಂದೆಂದುಂ ಮಜಕೆಯದಿರ್ಪುದೆಂದು ಕೇಳ್ದಳೆಂದು 
ಕೇಳಯರ್‌' (ರಾನಾಶ್ವ. ೩೮-೧೬). ಚೇಳು: ೧. ಎನ್ನಹುಯ್ಯಲ 
ಕೇಳಯ್ಯಾ (ಬಸವ.೪೭); ಕೇಳು ಭಾಷೆಯನೆಂದನಭಿನುನ್ಮು 
(ಕುವ್ಕಾದ್ರೋ. ೪-೫೫); ಹಾಡ ಕೇಳಲು ಕರ್ಣದೊಳಿರ್ದ ಪಾತಕ 
ವೋಡುವುದು (ಮೋಹತ. ೪೧-೧೬). ೨. ಬತ್ತಲೆಗರ ಮಾತ ಕೇಳಿದರು 
(ಆದಿಪು. ೨-೯); ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ 
(ಪುರಂದ, ೧-೧೧೨-೧); ದೊರೆ ನಂಜುಂಡರಸರು ಮಡದಿಯ ಮಾತು 
ಕೇಳದೆ ಹೊಡೆದಾಡಿ ಮಡಿದರು (ಚೆಂಗಾಳ್ಪ. ೩೨೭). ೩, ಪ್ರಶ್ನಃ, ಅನು 
ಯೋಗ, ಪೃಚ್ಛಾ ಅ ಕೇಳುವುದಕ್ಕೆ ಹೆಸರುಗಳು” (ಸಿದ್ಧಾಂತಿ, ೪೮). 
೪. ಆವರು ನನ್ನಲ್ಲಿ "ದುಡ್ಡು ಕೇಳಲು ಬಂದಿದ್ದರು (ರೂಢಿ). 
೫. ಕಿವಿಗೆ ಬೀಳು; ಕೇಳಿಬರು; ಕೇಳಿಸು: ಮಾತು ಸರಿಯಾಗಿ 
ಕೇಳುತ್ತಿಲ್ಲ. ಏನೋ ಗುಣುಗುಣಂ ಶಬ್ದವಾಗುತ್ತಿದೆ (ರೂಢಿ). 
ಕೇಳಬರು -೧. ಕಿವಿಗೆ ಬೀಳು; ಕೇಳಿಸು: ಸಿರಿಯ ಧ್ವನಿಗಳುಆಕೆ 
ಕೇಳಬರುತಿರಲು(ಬಸಪು.೫೩-೨೫); ಆಗೊಂದು ವಾಕ್ಯವು ಕೇಳಬಂದುದು 
ಗಗನಮಾರ್ಗದಲಿ (ಕೌಶಿರಾ. ೨೯-೨೨). ೨. ಕೇಳುವುದಕ್ಕಾಗಿ ಬರು: 
ಕರ್ಣಬೊಮ್ಮವ ಕೇಳಬಂದೆವೆ ನಾವು(ಕುವ್ಯಾದ್ರೋ.6-೬೪)ಕೇಳಿಕೊಳ್‌, 
ಕೇಳಿಕೊಳ್ಳು ಎ೧, ಕೇಳಿತಿಳಿದುಕೊಳ್ಳು: ಹಿಂದುಮುಂದಕೆ ಕೇಳಿಕೋ 
ನಾವೆಂದ ಮಾತನು ಕುಲವಿಡಿದು ಬಳಿಸಂದ ನಿಮ್ಮಯ ಗುರು ವಸಿಷ್ಮನ 
ನೆಂದನಾ ಮುನಿಪ (ತೊರರಾ. ೧-೯-೩೯) ; ಎಲ್ಲ ಸಂಗತಗಳನ್ನು ಅವನು 
ಕೆದರಿ ಕೆದರಿ ಕೇಳಿಕೊಳ್ಳತೊಡಗಿದನು (ಇಪ್ಪಕ. ೨೪೭). ೨. ಬೇಡು; 
ಯಾಚಿಸು : ಅಪ್ಪಣೆ ಕೇಳಿಕೊಂಡು ಮಯಗೊಂಡಗೌಡನು ಹಂಡೆಗೆ 
ಕೇಳಿಕೊಂಡನು (ಎಕ. ೪11, ಶಿವಮೊ. ೧೦೭-೧೩ ; 1576?) ; ನನ್ನಿಂದ 
ಏನಾದರೂ ಸಹಾಯಬೇ ಕಿದ್ದರೆ ನಿಃಸಂಕೋಡವಾಗಿ ಕೇಳಿಕೊಳ್ಳಿ 
(ದಾನಚಿಂ. ೮೯). 
(ದೇ. ॥ ತಮಿ. ಕೇಳ್‌; ಮಲ. ಕೇಳ್ಳ; ಳೊಡ. ಕೇಳ್‌ ; ತುಳು. 

ಕೇಣು] 

ಕೇಳೈ, (ನಾ). ೧. ಸಂಗಡಿಗ; ಜೊತೆಗಾರ; ಗೆಳೆಯ; ಸ್ನೇಹಿತ. 
"ಸೂಳೆಕೇಳ' ಪರಾ. ೨. ನರ್ತಕ (?): ಪೊನ್ನಬಣ್ಣದ ನವಕರ್ಣಿ 
ಕಾರ ಕುಸುಮಕ್ಕೆಜಗಿರ್ದ ಮದಾಳಿ ಕಂಪುಗಾಣದೆ ಕಳಿದತ್ತು ಪೆಣ್ಣ 
ಪೊಸರೂಪಿನ ಪಾಪೆಗೆ ಪಾಸಿ ಬಿರ್ದ ಬಟಕ್ಕೊದವಿಸಿದಿಂಪುಗಾಣದಲಲಿಂ 
ಪೆಜಹಿಂಗುವ ಕೇಳನಂದದಿಂ (ಲೀಲಾವ. ೯-೧೧೮) ; ಶರದದ ಗೊಟ್ಟ 
ಗಾಯಳರ ಕೇಳರ ಕೇರಿಯೊಳಿಂದು ಕಾಂತಮಂದಿರದೊಳಗಿರ್ದು 
(ಅನಂಪು. ೧-೧೧೦) ; ಆಳಿಸಿದೆಂ ಪೇಳಿಸಿದಂ ಕೇಳಂ ಜೂದಾಳಿಯಳಿಲೆ 
೬. ಔವಾದಿಯಾಗಣಕಿ ಕುಳನಂ (ಶಮದ. ೨೭). [«- ತಮಿ. ಕೇಳನ್‌] 

ಕೇಳೆ (ನಾ). ಬಾಳೆ: (ಕ). [«- ಪ್ರಾ. ಕಯಲ, ಕೇಲ. / ಸಂ. ಕದಲ] 

ಕೇಳನೇಳ (ನಾ). ಆಟಕೂಟ; ಸರಸಸಲ್ಲಾಪ; ಸಹವಾಸ: 
ಆ ಲಲನೆಯರ ಕೇಳಮೇಳದ ಸುಖವ ಮಮತೆಯ ನೆನೆನೆನೆದು 
(ಭಕ್ಟಾಚ. ೩-೩); ಮೂರ್ಬರೆ ಕೇ (ಪಾಠಾಂ. ಖೇ]ಳಮೇಳದಲಿದ್ದು 
ಬದುಕುವ ಖೂಳವೃತ್ತಿಯ ಬದುಕು ಕಷ್ಟಕ್ಕೆ ಕಪ್ಪತರವೆಂದ 
(ತೆೊರರಾ. ೬-೩-೩೪); ಹಿತಜನದ ಕೆ ಳಮೇಳದೊಲಿರ್ದಂ 
(ಚಿಕವಿ. ೪-೩೬). [ಕೇಳ + ಮೇಳ] 


NW. 


ಶಾ 


0 


45 


ಕೇಳಿವಟ್ಟಲ್‌ 


ಕೇಳನಣ (ನಾ). (ಉಕ) ಮದುವೆ ಅಥವಾ ಉಪನಯನಕ್ಕೆ 
ಪೂರ್ವಭಾವಿಯಾಗಿ ಮಾಡುವ ಊಟೋಪಚಾರ ; ಗಡಿಗೆನೀರು: 
ಕೇಳವಣವನ್ನು ಭರದಾಸ್ತ ಆಗಿ ಮಾಡದೆ ಬಿಡುವರೆ (ದೀಪಹ. 1, ೭೨). 
[4 ಮರಾ. ಕೇಳವಣ್‌) 
ಹೇಳಿ, (ನಾ). ಒಂದು ಬಗೆಯ ತೆಂಗು, "ಕೇಳಿವಟ್ಟಲ್‌' ಪರಾ. 
[+ ತಮಿ. ಕೇಳಿ) 
ಜೇಳ್ಗಿ "ಕೇಲಿ' ನೋ. 
ಕೇಳ್ಕಿ "ಕೇಟಿ ನೋ. 
ಕೇಳಿಕೆ; (ನಾ). ೧. ಕೇಳುವಿಕೆ; ಶ್ರವಣ: *ಶ್ರವಣಂ - ನಕ್ಷತ್ರವುಂ, 
ಕಿವಿಯುಂ, ಕೇಳಿಕೆಯುಂ* (ಕಾಶಕೃ. ೭೫); ಪದದ ಅರ್ಥ ಕೂಡ 
ಅವನಿಗೆ ಕೇಳಿಕೆಯಿಂದಲೇ ತಿಳಿದಿತ್ತು (ಗಂಮಾಯಿ. ೨೩). ೨. ಬೇಡಿಕೆ; 
ಕೋರಿಕೆ; ಯಾಚನೆ; ಪ್ರಾರ್ಥನೆ: ಗುರುಚರಣದಾಸನಿಗೆ ಎಲ್ಲ 
ಬಯಕೆಗಳೂ ಸರಿ ಎನಿಸಿದವು ಯಾರ ಕೇಳಿಕೆಯೂ ಅಪ್ರಾಸಂಗಿಕವೂ ಅಲ್ಲ 
(ಚಿತೆಸ. ೯೯); ಅವಳ ಕೇಳಿಕೆಯಂತೆ ಹರಿ ಕುಲಿಶನು ... ಹೋಗಲೇ 
ಬೇಕಾಯಿತು (ಮಣಿಸ. ೯೭). ೩. ಪ್ರಾರ್ಥನೆ; ಭಜನೆಯ ಮೇಳ: 
ಹಿಂದೆ ಮಾಹೇಶ್ವರರ ಕೇಳಿಕೆಗಳೊಪ್ಪುತಿರೆ ನಡೆತಂದು (ಬಸರ. ೧೧-೬); 
ಭಕ್ತ ರುಂಬೆರಸು ಕೇಳಿಕೆಯುಣ್ಮಿ (ಪದ್ಮರಾ: ೧೩-೨೪) ; ಭಕ್ತಾಳಿ ಭೈರವ 
ದೇವನಿದಿರ ಕೇಳಿಕೆಸಹಿತ ಬಂದು (ಭೈರವೇ. ೫-೧೧). [ಕೇಳ್‌ + -ಇಕೆ] 
ಜೇಳಿಕೆ "ಕೇಲಿಕೆ' ನೋ. 
ಕೇಳಿಕೆನಿಡಿ (ಕ್ರಿ). ನೃತ್ಯಮಾಡು; ನಾಟ್ಯ ವಾಡು (?) : ಪಂಚಮ 
ದಿಂಡರಂ ಮಿಗೆ ಸನಿ ಸವೆಯದ ಸಾರಸಂಗೀತಮಂ ಕೇಳಿಪ ಕೇಳಿಕೆ 
[ಪಾಠಾಂ. ಕಳೆ ಕೇಳಿ]ವಿಡಿದ ಭಾರತಿಯಂ (ಶಬಶಂ. ೧-೭೯ ವ). 
[ಕೇಳಿಕೆ (ಆ ಕೇಲಿಕೆ) + ಸಿಡ್ಕಿ] 
ಕೇಳಿಕೊಟ್ಟು (ನಾ). ಯಕ್ಷಗಾನ ಅಥವಾ ಕಥಕ್ಕಳಿಯ ಆಟ 
ಪ್ರಾರಂಭವಾಗುವುದನ್ನು ಸೂಚಿಸಲು, ದೂರಕ್ಕೂ ಕೇಳುವಂತೆ 
ಚಂಡೆಯನ್ನು ಬಾರಿಸುವಿಕೆ: ಸೂರ್ಯ ಸ್ತಕಾಲದಲ್ಲಿ ತಮಟಿ 
ಹೊಡೆದು ಆಟ ನಡೆಯುತ್ತದೆಂದು ಸಾರುತ್ತಾರೆ ಇದಕ್ಕೆ ಕೇಳುಕೊಟ್ಟು 
ಎಂದು ಹೆಸರು (ಭಾರದ. ೫೫೭). [4- ಮಲ. ಕೇಳಿಕೊಟ್ಟು] 
ಕೇಳಿಗೃಹ "ಕೇಲಿಗೃಹ' ನೋ. 
ಕೇಳಿಗೆ "ಕೇಲಿಕೆ? ನೋ. 
ಜೇಳಿಗೆಗೊಳಿಸು (ಕ್ರಿ). ಕ್ರೀಡೆಗೊಳಿಸು (?) : ಸರಸಕಲಾ ಪ್ರೌಢೆಯ 
ಸಾರಸಾಕ್ಷಿಯ'. .. ಎರವೆತ್ತ ಕೇಳಿಗೆಗೊಳಿಸು ರಂಗಾಯೆಂಬ ತರಳೆಯ 
ತಳ್ಳೆಯೆಂದಹುದೊ (ಶತಸಾಂ. ೨೫-೨೯). 
[ಕೇಳಿಗ್ಗೆ (ಎ ಕೇಲಿಕೆ) + ಕೊಳಿಸು] 
ಜೇಳಿಗೋಪಾಲ (ನಾ). [ನಾಟ್ಯ) ಒಂದು ಬಗೆಯ ನೃತ್ಯ: ಕೇಳಿ 
ಗೋಪಾಲ ನೃತ್ಯದಲ್ಲಿ ಕೃಷ್ಣನು ಬಾಲಕನಾಗಿ ಗೊಲ್ಲರ ಹುಡುಗರೊಂದಿಗೆ 
ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ (ಭಾರಜಾ. ೨೬). 
[ಕೇಳ್ಳಿ (= ಕೇಲಿ) + ಗೋಪಾಲ] 
ಕೇಳಿನಿವಾಸ (ನಾ). ಕುಣಿತದ ಸ್ಥಳ; ನೃತ್ಯಮಂದಿರ : ಕೇಳಿನಿವಾಸ 
ದಲ್ಲಿ ನರ್ತನಮನೊಡರ್ಚಿ (ಪುಷ್ಪಪು. ೧-೭). 
[ಕೇಳ್ಳಿ (= ಕೇಲಿ) + ನಿವಾಸ] 
ಕೇಳಿಲೀಲೆ (ನಾ). ಶೃಂಗಾರಲೀಲೆ : ಕನಿಕುಳಸೇವ್ಯಮಾನ ಕವಿತಾಕಳ 
ಹಂಸೆಗೆ ಕೇಳಿಲೀಲೆ (ಚಂದ್ರಫ. ೧-೫೦). [ಕೇಳಿ (ಐಕೇಲಿ) + ಲೀಲೆ] 
ಕೇಳಿವಟ್ಟಿಲ್‌ (ನಾ). ತೆಂಗಿನ ಬಟ್ಟಲು, ಚಿಪ್ಪು: ಹೃದ್ಯಮಪ್ಪ 
ಮದ್ಯಮಂ ಕೆ ಳಿ ವಟ್ಟಿಲೊಳೆ ಆ ದು ಕುಡಿಯಲುಜ್ಜುಗಂಗೈವುದುಂ 
(ಜಗವಿ. ೪-೩೯ ವ). [ಕೇಳಿ * ಬಟ್ಟಲ್‌) 


ಜೇಳಿವಾತು 


ಕೇಳಿವಾತು (ನಾ). ವಿನೋದದ ಮಾತು; ಸಲ್ಲಾಪ: ನೀವೆಲ್ಲ! 
ನಮ್ಮಸುತ್ತ ಕುಳಿತು ನಿಮ್ಮ ಕೇಳಿವಾತುಗಳಿಂದೆ ನಮ್ಮು ಬಗೆದಣಿಸಿ 
(ಸವತಿ. ೨೮೯). [ಕೇಳ್ಳಿ (= ಕೇಲಿ) * ಮಾತು] 
ಕೇಳಿವೆ "ಕೇಳ್ವಿ' ನೋ. 
ಜೇಳಿಶೀಳೆ (ನಾ). ಆಟವೇ ಶೀಲವಾಗಿರುವವನು; ಕ್ರೀಡಾಶೀಲ; | 
ಆಟಗುಳಿ : ಮನಃಪ್ರಹ್ಲಾದಮಂ ತಾಳ್ಗುವನನವರತಂ ಶ್ರೀಧರಂ ಕೇಳಿ 
ಶೀಳಂ (ಚಂದ್ರಫು. 9-೭೬). [ಕೇಳ್ಳಿ (ಐ ಕೇಲಿ) + ಶೀಳ (ವ ಶೀಲ)] 
ಕೇಳಿಸ್ತು (ಕ್ರಿ). ೧. ಕೇಳುವಂತೆ ಮಾಡು; ಶ್ರವಣಮಾಡಿಸು; 
ಹೇಳಿ ತಿಳಿಸು; ವಿವರಿಸು: ಪಾಂಡವರನಿಕ್ಕಿದೊಸಗೆವಾತನೀಗಳ್‌ 
ಕೇಳಿಸುವೆನ್‌ (ಪಂಸಭಾ. ೧೩-೧೦೫ ವ) ; ಕೇಳಿಸಿದೆನಾಂ ಮದ್ದುಃಖಮಂ 
ಮುನ್ನೆ (ಕಾದಂಉ. ೫9೫) ; ನಾನು ಸುನಾದಂಗಳ ಕೇಳುಸುದಕ್ಕೆ 
ಜಂಗಮಕ್ಕೆ ಸುಗೀತವಾದ್ಕಂಗಳ ಕೇಳಿಸುವೆ (ಮಹಾದೇ. ೨೭-೧); 
ನಿನ್ನವರ ನಿಂದೆಯಂ ಕೇಳಿಸದಿರೆಲೆ ದೇವ (ಇಅ್‌ರ. ೧೦೭). ೨. ಕಿವಿಗೆ 
ಬೀಳು; ಕೇಳಿಬರು : ಕೇಳಿಸಿದುದಾ ವಿಮಲ ಮನುಕುಲಮಾಳಿಗಾ 
ಡಂಗುರ ಧ್ವನಿ (ತೊರರಾ. ೧-೧೩-೧೩) ; ಅಪ್ಪಾಜಿಯ ಕೂಗು ಕೇಳಿಸಿತು 
(ಜೆಂಗಾಳ್ವ. ೧೭). ೩. ಕೇಳು: ಗೂಗೆಯ ಕಿವಿಗಳು ಚೆನ್ನಾಗಿ ಕೇಳಿ 
ಸುತ್ತವೆ (ಮುಂಬಯಿ. ೩-೧೨೦). ೪. ವಾದ್ಯಗಳನ್ನು ನುಡಿಸ, 
ಬಾರಿಸು; ಸಂಗೀತಮಾಡು; ಹಾಡು: ಜಾಣೆ ಬೀಣೆಯಂ 
ಕೇಳಿಸುವಳ್‌ (ಗಿರಿಕ. ೩-೯೮) ; ನೆರೆದು ಕೇಳಿಸುವ ತುಂಬುರ ರಂಭೆ 
ಭೃಂಗಿಯಂ ಪರಿಕಿಸೆ (ಸಿದ್ಧರಾ. ೧-೨೩); ರಾಗದ ಸವಿ ಸಮನಿಸುತಿರೆ 
ಸುಕಂಕೆ ಕೇಳಿಸುತಿರ್ದಳ (ಕುಸುಮಾ. ೧-೩೮) ; ಒಂದೊಂದು ಕಲೆಯ 
ವೈಯುಬ್ಬುವೊಲು ಕೇಳಿಸಿದರು (ಭರಚ. ೧-೭೧). ೫. ಬೇಡುವಂತೆ 
ಮಾಡು; ಇನ್ನೊಬ್ಬರಿಂದ ಕೇಳುವಂತೆ ಮಾಡು : ಇಲ್ಲಿಯೇ ಆ 
ಕೇಡಿಗೆ ಕೊಡಗನು ಮುತ್ತಿನ ಸರವನ್ನು ಕೇಳಿಸಿದ್ದು (ಚೆ೨ಗಾಳ್ವ. ೬೩೭). 
ಕೇಳಿಸಿಕೊಳ್ಳು - ಮನಸ್ಸುಗೊಟ್ಟು ಕೇಳು; ಕಿವಿಗೆ ಹಾಕಿಕೊ: 
ಅನಳು ಅವನ ಮಾತು ಕೇಳಿಸಿಕೊಳ್ಳದೆಯೆ (ಪುನರು. ೧೯೫); ಇಲ್ಲಿ 
ನೀ ಪ್ರಾರ್ಥಿಸಿ ಮೆಲ್ಲನೆ ಬೇಳ್ಪೊಡೆ ಕೇಳಿಸಿಕೊಳ್ಳನೆ ಆ ಒಡೆಯ 
(ಇಂಚಾಪ. ೧೫೧-೪೪). [ಕೇಳ್‌ + -ಇಸ್ಕು] 
ಕೇಳಿಸ್ಕು "ಕೇಲಿಸು' ನೋ. 
ಕೇಳೀಕಳಾಪ (ನಾ). ಆಟಪಾಟಗಳು;, ಕ್ರೀಡಾವಿನೋದ : 
ಮಗುವುತನದಲಿ ಬಾಲಕರ ಕೇಳೀಕಳಾಪದಲಿ (ತೊರರಾ.೧-೮-೭೭). 
[ಸಂ. ಕೇಲೀಕಲಾಪ (ಕೇಲೀ 4 ಕಲಾಪ)] 
ಕೇಳೀನಿಲಯ "ಕೇಲೀನಿಲಯ'? ನೋ. 
ಕೇಳೀಪ್ರಾಸಾದ (ನಾ). ವಿನೋದಮಂದಿರ; ಕ್ರೀಡಾಮಂದಿರ: 
ಧನನಾಥಸನಾಥಮಪ್ಪ ದಿಕ್ತಾಲರ ಕೇಳೀಪ್ರಾಸಾದಂಗಳಿಂ 
(ಅಜಿಪು. ೬-೨೦ ವ). '[ಸೆಂ. ಕೇಲೀಪ್ರಾಸಾದ (ಕೇಲೀ * ಪ್ರಾಸಾದ)] 
ಕೇಳೀಭೂಧರ (ನಾ). ಕ್ರೀಡಾಶ್ಛಿಲ: ಕೇಳೀಭೂಧರ ಮೂರ್ಧದೊಳ್‌ 
ಬಹುವಿಧೋದ್ಯಾನಾವಳೀ ಚೂಳದೊಳ* (ಚಂದ್ರಪು. ೬-೧೮). 
[ಸಂ. ಕೇಲೀಭೂಧರ (ಕೇಲೀ + ಭೂಧರ)] 
ಕೇಳೀಮರಾಳ (ನಾ). ೧. ಆಟವಾಡುತ್ತಿರುವ ಹಂಸಪಕ್ಷಿ; ಕ್ರೀಡಾ 
ಹಂಸ. ೨. ವಿನೋದಕ್ಕಾಗಿ ಸಾಕಿಕೊಂಡಿರುವ ಹಂಸ: ಸತತ 
ಸವನ ದುಗ್ಧ ಸ್ನಿಗ್ಧ ಕೇಳೀಮರಾಳಾನ್ವಿತ (ಚಂದ್ರಪು. ೬-೧೫೦). 
(ಸಂ, ಕೇಲೀಮರಾಲ (ಕೇಲೀ + ಮರಾಲ)] 
ಕೇಳೀಲೋಲ (ನಾ). ವಿನೋದದಲ್ಲಿಯೆ ತೊಡಗಿದವನು ; 
ಕ್ರೀಡಾಲೋಲ: ಕೇಳೀಲೋಲನನುಮತ ರಸಾಳಾಪನನಣಿಯಲೀಯದೆ 
(ಶಾಂತಿಪು. ೮-೫೦). (ಸಂ. ಕೇಲೀಲೋಲ (ಕೇಲೀ 4 ಲೋಲ)) 


ಗಜ 


10 


45 


ಲ ————————————— 
ಓಜ ಒಆ 
ಶಿ ಲಾ ೦ 


ಳೇಳ್ಮಿ 


| ಕೇಳೀನನ “ಕೇಲೀನನ' ನೋ. 


ಕೇಳೀಶೈಲ (ನಾ). - ಕೇಳೀಭೂಧರ: ಇತ್ತಲರಸಂ ಕೇಳೀಶೈಲದಿಂದವ 
ನಿತಳಕೃವತರಿಸಿ (ಕಾದಂಉ. ೧೪೩); ಯೌವನಲಕ್ಷ್ಮೀ ಕೇಳೀಶೈಲೋಪಮ 
ಭುಜಶಿಖರಂ (ಅಜಿಫ. ೫-೯೪). (ಸಂ. ಕೇಲೀಶೈಲ (ಕೇಲೀ*- ಶೈಲ) 

ಕೇಳೀಸ್ಥಾನ (ನಾ). ಆಟದ ಸ್ಥಳ; ಕ್ರೀಡಾಸ್ಥಾನ: ಇದು ಶುಭಾಘದ 
ಗರುಡಿ ಬಹುಸಂಪದದ ನೆರೆಮನೆ... ಮುದದ ಕೇಳೀಸ್ಥಾನ 

[ಸಂ. ಕೇಲೀಸ್ಥಾನ (ಕೇಲೀ + ಸ್ಥಾನ)] 


(ಕುವ್ಯಾವಿ. ೧೦-೭೯), 
ಕೇಳು "ಕೇಳ್‌? ನೋ. 
ಕೇಳುಗ (ನಾ). ಕೇಳುವವನು; ಶ್ರೋತೃ: ರಮ್ಯವಾಗಿ ಹಾಡುವಾಗ 

ಹುಟ್ಟುವ ರಸದಲ್ಲಿ ಕರಗಿ ಕೇಳುಗನು ಏಕರೂಪವಾಗಿ ಬಿಡುವನು 

(ಬರಹಾ, ೧೮೮) ; ಆ ಕಾಲದ ಸಂಗೀತಗಾರರ ಅದ್ಭುತ ಸಾಧನೆಗೆ ಹಿರಿಮೆಗೆ 

| ಅಂದಿನ ಕೇಳುಗರ... ರಸಿಕತೆಯೂ ಒಂದು ಮುಖ್ಯಕಾರಣ 
| (ಸಂಗೀತ. vii ಪೀಠಿಕೆ). [ಕೇಳು (ಆ ಕೇಳ್‌) + -ಗೃ] 
ಕೇಳುನೆ "ಕೇಳ್ವೆ' ನೋ. 


15| ಕೇಳುಹ (ನಾ). ಕೇಳುವಿಕೆ; ಶ್ರವಣ: ತನುಪುಳಕ ತಳಿತು ತನತನಗೆ 


ಹೊರೆಯೆೇಜಕಿ ನಲಿದಣುು ಕೇಳುಹಂ (ಶಿವಗೀ. ೬೧); ಕೇಳುಹ ಪರಿ 
ಮಳಿಸುಹ ನಾಲಿಗೆಯಲ್ಲಿ ಸವಿಹ ಮುಟ್ಟುಹ ಎಂಬಿವು ವಿಷಯಂಗಳು 
(ನಾಚಿರಾ. ಕಿ). [ಕೇಳು (ಆ ಕೇಳ್‌) 4 - ಹೃ] 

ಕೇಳ್ಕು (ನಾ). ಪೂರ್ವದಿಕ್ಸು (?): ಪೆರಿಯ ಒಡೆಯಾರು ನಮ 
ಶಿವಾಯ ದೇವಸ್ಥಾನದ ಕೋಯಿಲು ಕಳ್ಳು ಮೊದ ೫ ೫ x ನಂಜನೆಲ 
ದಲೂ (ಸೌಇಇ. Ix, ೪೬೩-೧೧; 1470), 

[+ ತಮಿ. ಕಿಟಕ್ಕು] 

ಕೇಳ್ಳಿ (ನಾ). ೧. ಕೇಳುವಿಕೆ; ಶ್ರವಣ: *ಶ್ರವಣೇ ಕೇಳ್ಳಿಯೊಳ್‌ ” 
(ಕಾಶಕೃ. ೭೫). ೨. ಪಾಲಿಸುವಿಕೆ; ಹೇಳಿದಂತೆ ನಡೆಯುವಿಕೆ; 
ಅನುಸರಿಸುವಿಕೆ: ಬಾಳ್ಕೆಯಲಿ ನೂರೆಂಟು ತೊಡಕು ತಿಣುಕುಗಳುಂಟು 
ಕೇಳ್ಳೆ ಮಾಣ್ಯೆಗಳಿಗವು ಜಗ್ಗವೊಂದಿನಿಸುಂ (ಮಂಕುಕ. ೬೪೩). 

[ಕೇಳ್‌ + -ಳೆ] 

ಕೇಳ್ನಾಣ (ನಾ).ಕೇಳಿ ತಿಳಿದುಕೊಳ್ಳುವ ಸ್ಥಳ: *ಶಬ್ದದಿಂದ ಶತ್ರುಗಳ 
ಚಲನವಲನಗಳನ್ನು ಪತ್ತೆ ಮಾಡಬಹುದಾದ ಶತ್ರುಸೈನ್ಯದ ಸಮೀಪ 
ಸ್ಥಾನ; ಕೇಳ್ಕಾಣ” (Listening post. ಇಂಕಫಿ). [ಕೇಳ್‌ + ತಾಣ್ಮ] 

ಕೇಳ್ಬಿ (ನಾ). ಕೇಳಿದುದು; ಹೇಳಿದುದು; ಶ್ರುತತ್ವ; ಕೇಳುವಿಕೆ: 
ತಾಯತ” ತಂಬೆವಿರ ಕೇಳ್ಬಿಯಂ ಗೆಯ್ಯದೆ (ವಡ್ಡಾರಾ. ೨-೧೪). 

[ಕೇಳ್‌ + - ಪ. / ತಮಿ. ಕೇಳ್ವಿ] 

ಕೇಳೆ (ನಾ). - ಕೇಳ್ಬಿ: ಮತ್ತೊರ್ವಂ ಕೇಳ್ಪೆ ಯಿಲ್ಲದ ಶ್ರಾವಕಂ ಕಂಡು 
(ಧರ್ಮಾಮೃ. ೪-೧೦೯) ; ಬಧಿರನಪ್ಪನ ಕೇಳ್ಬೆಯುಮಾಯಿತಿಕ್ಕೆಯುಂ 
ಬಿಸುಟನ ಕೀರ್ತಿಯುಂ . .. ಒಪ್ಪಲಾರ್ಫುವೇ (ಧರ್ಮಾಮೃ. ೬-೯೭). 

[ಕೇಳ್‌ + -ಪೆ) 

ಜೇಳ್ಮಾತು (ನಾ). ಕೇಳಿಕೆಯ ಮಾತು; ಕೇಳಿದ ಮಾತು; 
ವದಂತಿ: ನನ್ನ ತಂಗಿಯ ಕಣ್ಗಳಿಂದ ನಿನ್ನ ಕೇಳ್ಮಾತುಗಳು ಬಸಿಯು 
ತ್ತಿರುವ ಅಶ್ರುಪ್ರವಾಹಕ್ಕೆ ಪ್ರತಿಯಾಗಿ (ಸುಗುಗಂ. ೬೬-೮); ಕೀಳಿಲಿ 
ನೊಳಿದ್ದವರ್‌' ತಳವೆಳಗಿನಿಂ ನುಡಿಯೆ ಕೇಳ್ಕ್ಮೂತನೊಳಗಿರ್ಪ ಪೆಣ್ಗ 
ಳಿರ್ವರ್ಗೆ (ಕಾಲೂರ. ೧೦೭-೨೧೮). [ಕೇಳ್‌ + ಮಾತ್ತು] 

ಕೇಳ್ಮೆ (ನಾ). - ಕೇಳ್ವಿ: ಕೇಳ್ಮಿ ಹೇಳ್ಮಿಯ ನಿನ್ನ ಲೆಕ್ಕಿಸ ತಾಳ್ಮೆ 
ಯಿಂತಿರಸಲ್ಲ (ಶರಲೀ. ೨೩೫-೧೩) ; ಸಂಗೀತ ಕಲಿಯುವ ವಿದ್ಯಾರ್ಥಿ 
ಗಳಿಗೆ ಶಿಕ್ಷಣ ಎಷ್ಟು ಅಗತ್ಯವೊ ಕೇಳ್ಮೆಯೂ ಅಷ್ಟೇ ಅಗತ್ಯ 
(ನಾಕಲಾ. ೬೩). (ಕೇಳ್‌ + -ಮ್ಮೆ) 


ಕೇಳ್ವಿ ೨೧೧೬ 


ಕೇಕೆ, ಕೇಳಿವೆ, ಕೇಳುವೆ (ನಾ). ೧. ಕೇಳುವಿಕೆ; ಶ್ರವಣ: ಸ್ತ್ರೀ 
ರಾಗ ವಿಷಯಕ್ಕೆ ಕಾರಣಮಪ್ಪ ಕಥೆಗಳ ಕೇಳ್ವಿಯಂ ತೊಜಕಿವುದುಂ 
(ತತ್ತ್ವಪ್ರ. ೨೭೦) ; ಶಾಸ್ತ್ರ್ರದಿಂ ಕೇಳ್ವೆಯಿಂ ಪರಿಕಿಸುವ ಬಳಕೆಯಿಂ 
(ಗೋಕುನಿ. ೧೦-೧). ೨. ಪ್ರಶ್ನೆ: ಕೇಳಿಸದವರಂತೆ ನಟಿಸಿ, ಎರಡನೆಯ 
ಬಾರಿ ಅವರಿಂದ ಕೇಳ್ವಿ ಬಂದನಂತರ ... ಆ ಮಾತನ್ನೇ ಹಾರಿಸಿಬಿಡು 
ತ್ತಿದ್ದರು (ಬಾಗಿನ. ೪೬). ಕೇಳಿನೆ: ೧. “ಶ್ರುತಂ, ಶ್ರೋತವ್ಯಂ, 
ಶ್ರಾವ್ಯಂ, ಶ್ರವಣೀಯಂ- ಈ ೪ ಕೇಳಿವೆ” (ಕಾಶಕೃ. ೭೫). ಕೇಳುವೆ: 
೧. ಅ ಓದು ಗಿಳಿಯೋದಿನಂತೆ, ಕೇಳುವೆ ಮರುಳನ ಕೇಳುವೆಯಂತೆ 
(ವಡಸಂ. ೨೫೧-೨೬) ; ಕೇಳುವೆಗಳವು ಬೇಟೆ ಡರಿತದ ದಾಳಿ ತಾನದು 
ಬೇಜಕಿಲಾ (ಕುವ್ಯಾಸ. ೮-೧೬) ; ನಡುಗಿದರು ಮುನಿವರರು ಕೇಳುನೆ 
ಯೆಡೆವಜಿದುದಕಟಿಕಟಿ ಭಂಗಂಬಡೆದುದೀ ವ್ರತವೆನುತ (ನಿಭಾಗ. 
೧೦-೯೪-೨೬). ೩, ಸ್ತುತಿಪಾಠ (?): ಕವೀಂದ್ರರೋದುವ ಕೇಳು 
ವೆಯನೋದಿಸುವ ಕೆಟದಲಿ ಕೋಳಿಗಳು ಕೊಗಿದವು ರನಿಯುದಯಿಸುವ 
ಸಮಯದಲಿ (ಅಕ್ರೂಡ. ೭-೩). [ಕೇಳ + -ನೆ] 

ಜೇಲಸು (ಕ್ರಿ). ಮೊರದಿಂದ ಕೇರುವಂತೆ ಮಾಡು: ತರತರದ 
ಗುದ್ದಲಿಗಳಿಂದವಗೆದಜಸುತಂ ಕೇಜಂಸುತೆ ಕೆದಜಾ ಸುತೆ ವೀರರಂ 
ನೋಡುತಂ (ಏನಾರ. ದೇ. ೧೧೭-೫). [ಕೇಣ + -ಇಸ್ಮು] 

ಭೇ, ಕೇರ (ಕ್ರಿ). ೧. ಮೊರದಿಂದ ಕಾಳುಕಡ್ಡಿಗಳನ್ನು ತೂರಿ, 
ಕಾಳನ್ನೂ,ಕಸವನ್ನೂ ಬೇರ್ಪಡಿಸು: *ಕೇಜು- ಶೂರ್ಪಕರಣೇ * 
(ಶಮಧಾ) ; ನಿನ್ನಕುಲದ ಕುಂದಂ ಕೇಣ ತೂಜ್‌ ತೋಟಕಿಸುವೆ 
ನೆನಲು (ಹಚಕಾ, ೮-೩೮) ; ಮೊರದಿಂದ ಕೇಣಿ ತುಯಿ ತೌಡುಗಳ 
ಕಳೆದು (ಎೀಶೈಪು. ೭-೧೦-೫೯) ; ಎಜಗಿ ಕವಿದಿಡಿದೊತ್ತಿ ಕದುಕಿ ಕೀಲಿಸಿ 
ಕೇಟಿ ತುಂಡಿಸಿ ತುಳುಕಿ ನಾಂಟಿ ಮರುಮೊನೆಗೊಂಡು (ಜೈಮಿಭಾ. 
೪-೪೪); ಕೇಜಕಿದರು ಕೆಡಹಿದರು ಸತ್ವದಿ (ಕೋಗಯ. ೨೩-೪೮). 


ಕೈ, "ಕೆಯ್‌? ನೋ. 
ಕ್ಸ "ಕೆಯ್ಮ್‌? ನೋ. 
ಳ್ಸ್ಕೆ "ಕೆಯ್ಕ್‌' ನೋ. 
ಕ್ಸ "ಕೆಯ್ಕ್‌? ನೋ. 


ಕೈಇಡು 


ಕೇರೆ: ೧, ಇಡಿದು ಕೇರಿ, ಮುಳ್ಳು ಹೊಟ್ಟು ಹೋಗಲಾಗಿ 


(ಸಕವೈ. ೩೯೨); ಧಾನ್ಯವನ್ನು ಕೇರಿ ಪವಿತ್ರಗೊಳಿಸುವಂತೆ (ಕರ್ಣಾಟ. 
ii, ಮುನ್ನುಡಿ) ; ಸಿರಿ ಬಿದರೆ ಮುತ್ತ ಕೇೇರೊ ಕೆ ಮೊರನಾದೆ 
(ಹಳ್ಳಿಬಾ. ೧೪) ; ತಂತ್ರಿಯವರ ಹೆಂಡತಿ ಎಲ್ಲವನ್ನೂ ವೆಂಕಮ್ಮನಲ್ಲಿ 
ಕೇಳಿ ತರುವಾಯ * ಅಕ್ಕಿ ಗೇರುವುದಿದೆ - - * ಬರುತ್ತೇನೆ” ಎಂದು 
ಹೊರಟುಹೋದರು (ಪದ್ಮಸ. ೨೫೬) ; ಮೊರೆದಿಂದ ಅಕ್ಕಿಯನ್ನು ಕೇರಿ 
ಹಸನು ಮಾಡುತ್ತಾರೆ (ರೂಢಿ). ೨. (ಆಲಂ) ದೋಷಗಳನ್ನು 
ಹೊರತೆಗೆ: ಆ ಗ್ರಂಥವನ್ನೆಲ್ಲಾ ಕೇರಿ ತೂರಿ ನೋಡಿದರು (ರೂಢಿ). 
[ದೇ. ॥ ಮಲ. ಚೀಟು; ತೆಲು. ಚೇಯು, ಚೇಟಿ) 


10 ಕೇಲ್‌ಗಟ್ಟು (ಕ್ರಿ). (2): ಕಳಸದೊಳ್‌ ಕಗುಣಿ-ಮೊಆಕೆಯುತಿರ್ಪೊಡಂ 


ಕೈ 


ಸಿಸುಗಳೆಲ್ಲರುಂ (ಪಾಳಾಂ. ಳೊಸೆದು] ಕೇಜಕೆಗಟ್ಟ ನಲಿವೊಡಂ ಜೀವ 
ದನಗಳ ನೊಟನೊಜಕಿ ಕಡಿವೊಡಂ ಇವ ನೋಡಿ ಪೇಟ್‌ ಮಟಕಿಯಧಿಕ 
ತಾನೆಂಬುದಂ (ಆಟ್ವಮ. ೨-೧). (2) 


ಹೇಲಿ, ಕೇಣ್ಮಿ, ಕೇಳ್ಳಿ (ನಾ). ಸಾಲು; ಪಂಕ್ತಿ ; ಗುಂಪು; ಹಿಂಡು: 


*ಕೇಟಿಕಿಯೆಂದು ಪಂಕ್ರಿಯೊಳ್‌ ಅಟಿಂ? (ಶಮದ. ಪರಿ. ೧); ಕೇಟಿ 
ಪಜ್ಮ್‌ಗೆ ಆಲಂ ಕ್ರೀಡೆಯೊಳ್‌ ಕ್ಷಳಂ? (ಸಂಜೀವ. ೨೩); ಮುತ್ತಿನ 
ಪಚ್ಚೆ ಮಾಣಿಕಟೆ ವಜ್ರದ ಶೇಟಿಕಿಯೊಳೊಂದಿ (ಪಂಪಭಾ. ೧೪-೨೦) ; 
ಕೇಟಿವೆರಸಿರ್ದ ಪವಳಮಂ ನೀಲಮುಮಂ (ಅಜಿಪು. ೬-೧೨೭); ಆಲಿಯ 
ಕೇಟ್‌ಯ ನಮ್ಮನ್ನರೀ ಆಳ್ವೆನಂ ಪುಗುತೆಯಿರ್ಕುಂ (ರಾಮಾಶ್ವ. 
೧೧೨-೧೭). ಚೇಣ್ಮೀ: ಕುದುರೆಯ ಬಿಲ್ಲ ಬಬ್ಲಣಿಯ ಕೇಣಿಯನಲ್ಲಿ 
ಕೆಲರ್‌ ನಿಶಾಟರುಣ್ಮಿದ ನೆತ್ತರೊಳ್‌' ಮಿದಿದು (ಪಂಪಭಾ. ೧೨-೪); 
ಉರ್ಕಿನ ಕೇಣಿಯ ಚೂಣಿ ಸೊರ್ಕುಂಜಿರ್ಕಾಗಲೊಡಂ (ರಾಮಾಶ್ವ. 
೧೪೩-೨೭). ಳೇಳ್ಳ್ಕಿ : ಘಂಡುಘಡಿಸುತೇಳ್ವ ಮತ್ತ್ವಾಳಿಗಳ ಕೇಳಿಗಳ 
(ಜೆಬಪು. ೨-೪). [೭ ಸಂ. ಶ್ರೇಣಿ] 


ಕೈಅರ್ಜಿ (ನಾ). ಅಧಿಕಾರಿಗಳಿಗೆ ಸಮಕ್ಷವಾಗಿ ಕೈಯಲ್ಲಿಯೆ 


ಕೊಡುವ ಅರ್ಜಿ; ಮನವಿಪತ್ರ: ಅನ್ಯಾಯ ನೋಡಿಕೊಂಡು 
ಸುಮ್ಮನಿರುತ್ತೀರಾ? ಒಂದು ಕೈ ಆರ್ಜಿ ಬರೆದುಹಾಕಬಾರದೇ? 
(ಕಾವೇರಿ. ೬೯). [ಕೈ (ಆ ಕೆಯ) + ಅರ್ಜಿ] 


ಳೈ ಅಂಬು (ನಾ). ಕೈನೀರು; ತೀರ್ಥ (?): ಅಮುಹಾತ್ಮರು...|5| ಕೈಅಳವಿ (ನಾ). ಕೈಯ ಅಳತೆ; ಕೈಯ ಹತೋಟಿ: ಯಾವುದನ್ನು 


ತಿಮ್ಮ ಣ್ಣನಾಯಸನಿಗೆ ದೆಸೆಗಟ್ಟನ ದೊಳಿತ, ಸಿದ್ಧ ಮೂಲಿಕೆ, ಕೈ ಅಂಬು, 


ಇವುಗಳನ್ನು ಕೊಟ್ಟು ಸಂಪಿಗೇ ಸಿದ್ದೇಶ್ವರನ ಗುಡಿಗೆ ದೊರೆಯನ್ನ ಕರೆ 


ತಂದು ಈ ದೇವರ ವಿಷಯದಲ್ಲಿ ಭಕ್ತಿಯಾಗಿರು ಎಂದು ಬುದ್ಧಿ ಹೇಳಿ 
ಹೊರೆಟು ಹೋದರಂತೆ (ಚಿತ್ರಪಾ. ೭). 
[ಕ್ಳೈ (ಆ ಕೆಯ್‌) + ಅಂಬ್ಯು] 


ಕೈ ಅಕ್ಷರ (ನಾ). ಕೈಯಿಂದ ಬರೆದ ಅಕ್ಷರ; ಕೈಬರಹ: ಈಗಿನ, 
ಪರ್ಷಿಯನ್‌ ಉರ್ದುಲಿಪಿಗಳನ್ನು ಅಚ್ಚು ಕೂಟಕ್ಕೆ ಹೊಂದಿಸಿದ್ದಾಕಿ | 


* * ೬ ಆ ಭಾಷೆಗಳಿಗೆ ಈ ಕೈಅಕ್ಷರಗಳೇ ಸೊಗಸು ಎನ್ನುಪುದುಓದುಗರ 
ಅನುಭವ (ಭಾರದ. ೪೧೪). [ಕ್ರೈ (ಆ ಕೆಯ) * ಅಕ್ಷರ] 


ಬೆಲೆಕೊಟ್ಟು ಕೊಳ್ಳಬೇಕಾದ ಕಾರಣವಿಲ್ಲವೋ ಅದು ಒಂದು ವೇಳೆ 
ತನ್ನಷ್ಟಕ್ಕೆ ತಾನೇ ಕೈಅಳನಿಗೆ ಬಾರದೆ ಹೋದರೆ. , .ಅದು ಇನ್ನೆಲ್ಲಿಯೂ 
ಸಿಗುವ ಉಪಾಯವಿಲ್ಲ (ಇಪ್ಪಕ. ೨೭೯). 

[ಕ್ಕೆ (ಎ: ಕೆಯ) + ಅಳವಿ] 


10) ಕೈ ಆಳಿಕೆ (ನಾ). ಹತೋಟ; ಅಧಿಕಾರ; ರಕ್ಷಣೆ: ಆಜ್ಞಾಶಕ್ತಿ ; 


ಅಧಿಕಾರ ; ಹಿಡಿತ; ಹತೋಟ; ವಶ; ಅಂಕೆ; ನಿರ್ಬಂಧ; ಕೈನಡತೆ; 
ಕೈ ಆಳಿಕೆ (Control, ಇಂಕನಿ). 
[ಕ್ಕೆ (< ಕೆಯ) * ಆಳಿಕೆ (ಎ ಆಳ್ಕೆ)) 


ಕೈಉತ್ತ ರ 


ಕೈಉತ್ತರ (ನಾ). ಸ್ವತಃ ಕೊಟ್ಟ ಕೊಡಿಗೆ; ಕೈಯಾರೆ ಕೊಟ್ಟ 
ದಾನ: ಅರಸುಗಳ ಕೈಉತ್ತಾರತ್ತು ಪಾಯಂಣೆ ನಂದಾದೀಪ ಪುದಿ 
ವಟ್ಟು ಅಲಂಕಾರ ದೀಪಕೆ ಸಹಾ ನಾಂಣ್ಕ 4೦ (ಎಕ. ೫೫, ಹೊಳಲೈ. 
೭-೩೯ ; 1568). (ಕೈ (೮ ಕೆಯ್ಯಿ) + ಉತ್ತಾರ] 

ಕೈ ಊರು "ಕೈಯೂಟು' ಕೋ. 

ಕೈಂಕ (ನಾ). ಒಂದು ಬಗೆಯ ಔಷಧಿ ಗಿಡ: (ಮೈಣಗ. ೮-೧೩೪). 

(7) 

ಕೈಂಕರ್ಯ (ನಾ). ಕಿಂಕರನ ಸೇವೆ; ಸೇವಕನಾಗಿರುವಿಕೆ: 
ಪರಮಭಾಗವತೋತ್ತಮರುಗಳು ಪರಿದು 'ಕೈಂಕರ್ಯಗಳ ಮಾಡಲು 
(ಗಗತಾ. ೧೯-೫೦) ; ಮದನನೊಡಗೂಡಿ ಮಧು ನೃಪಂ ವಿಧಿವಿಲಾಸಕೆ 
ತನ್ನ ಕೈಂಕರ್ಯಮಂ ಸಲ್ಲಿಸುವ ಸಿರಿಗಜ್ಜದೊಳ್‌ ತೊಡಗಿ (ಶ್ರೀರಾಮಾ. 
೪೨-೪೦೫) ; ಗರ್ಭಗುಡಿಯಲ್ಲಿ ನಡೆಯುವ ಕೈಂಕರ್ಯಗಳು ಎಲ್ಲರಿಗೂ 
ಕಾಣಬರುವಂತಿತ್ತು (ಶಾಂತಲಾ. ೧೨೯). [ಸಂ.] 

ಕೈಂಕುಂಯಿ (ನಾ). ೧. ಒಂದು ಅನುಕರಣ ಶಬ್ದ; ನಾಯಿ ನೋನಿ 
ನಿಂದ ಮಾಡುವ ಶಬ್ದ: ಕಣಕ ಕುಟ್ಟೋ ಒನಕೆಲಿ ಬಡಿದರೆ 

ಕೈಂಕುಂಯಿರಾಗವ ಮಾಡುವಿರಿ (ಪುರಂದ. ೨-೩೯-೧). ೨, (ಆಲಂ) 
ಗೊಣಗಾಟ : ಏನು ಇವನ ಕೈಂಕುಂಯಿ ತಪ್ಪಲಿಲ್ಲವೆ ? (ರೂಢಿ). 

ಕೈಕಂಬಿ "ಕೈಗಂಬಿ' ನೋ. 

ಕೈಕಟ್ಟು, "ಕೈಗಟ್ಟು' ನೋ. 

ಕೈಕಟ್ಟಿ (ನಾ). ಕೈಯಲ್ಲಿ ಧರಿಸುವ ಒಂದು ಆಭರಣ: ತೋಳ 
ಬಳೆಗಳು ದುಂಡು ಹವಳ ಕೈಕಟ್ಟುಳ್ಳವಳೆ (ಪುರಂದ. ೧-೧೯-೩); 
ಸಣ್ಣಃರವಳ ಕೈಕಟ್ಟಿನ ಪವಳಗಣ್ಬಣ್ಣಸರದ ಜಾತಿ ಪವಳ (ಕಂನವಿ.೬-೬೭); 
ಉಾಲಂದುಗೆಯ ಕಾಮಿನಿಯ ಕೈಕಟ್ಟನ ಬಾಲೆಯ ಸಿಲ್ಲಿ ಮಂಟಳೆಯ 
(ಶೆತಸಾಂ. ೨೭-೩೯). [ಕೈ (ಆ ಕೆಯ) + ಕಟ್ಟು) 

ಕೈಕಡ "ಕೈಗಡ' ನೋ. 

ಕೈಕಡಗ (ನಾ). ಕೈಯಲ್ಲಿ ಧರಿಸಿಕೊಳ್ಳುವ ಕಡಗ, ಬಳೆ: 
ಕಬ್ಬಿಣ ಕೈಕಡಗ ಕುಣಿಕೋಲು ಕೂದಲುಕಂಬಳಿ ಹೊದ್ದಾವ ಬಂದಾನ 
(ಸೂರ್ಯಪಾ. ೯೪-೧). [ಕ್ಕೆ (ಆ ಕೆಯ್ಯ) + ಕಡಗ] 

ಕೈಕಡ್ಡೆ (ನಾ). ಅತ್ಯಂತ ನೀಚೆ; ಅತಿದುಷ್ಟೆ (2): ಎಲೆ ದುರಿತನೆ 
ನೀಯನ್ನ ಎಳಿಲ ಮಾಡದೆ ಸಾಗಿನ್ನೆ * « . ಪರುಸ ಮುಟ್ಟಿದೆ ಲೋಹ 
ಚಿನ್ನ ಸಿರಿ ಆರಸನ ಭಟನೇ ಮಾನ್ಯ ಇನ್ನೊರದೆ ನೋಡೆಲೆ ಬದುನೆಡ್ಡೆ 
ನಮ್ಮ ಸರಿಸವ ಬಿಡು ಕೈಳಡ್ಡೆ (ಪ್ರಸಕೀ. ೩೬-೨). [2] 

ಕೈಕತ್ತಿ "ಕೆಯ್ದತ್ತಿ' ನೋ. 

ಕೈಕರಣ, ಕೈಕರಣೆ (ನಾ). ೧. ಎಲ್ಲರಿಗೂ ತಿಳಿದಿರುವ, ಜನಜನಿತ 
ವಾದ ವೈದ್ಯಕೀಯ ಚಿಕಿತ್ಸೆ: (4). ೨. ಕೈಯ ಸಂಜ್ಞೆ: ಮೂಕರ 
ಹಾಗೆ ಕೈಕರಣ ಮಾಡಿದರೆ ಸಾಕಲ್ಲ ಈ ಹರಕು ಕನ್ನಡವೋ ಇಂಗ್ಲೀಷೋ 
(ಯಮದೂ. ೪೬). ೩. ಕೈಚಳಕ; ಹಸ್ತಕೌಶಲ; ಕರನ್ಯಾಸ: 
ದಿಟ್ಟಿಸಿದರಿನೆ ಸೀವುದಂಗೈ ಮುಟ್ಟಿದರೆ ಹುಗುಳಹುದು ಬಳಿಕವನಟ್ಟ 
ಕೈಕರಣದ ಸುವಾರದ ವಿದ್ಯವೇನರಿದೊ (ಕುವ್ಯಾಆ. ೬-೧೪). ಕೈಕರಣೆ: 
ಶಿ, ಪಿತೃಪಿತಾಮಹ ಸೂಸಶಾಸ್ತ್ರಾಯುತನ ಕೈಕರಣೆಗಳಲಧಿಕನತಿಶುಚಿಯ 
ಸಾಧನಕ್ರೋಧಿಯನು . .. ಪಶಿಕರಿಸುವುದು ಸೂಪಕಾರತೆಗೆ 
(ಕುವ್ಕಾಉ. ೩-೯೨); ಅರರೆ ಕಲಿಕರ್ಣ ನಾವೀಸುದಿನ ನಿನ್ನ ಕೈಕರಣೆಯಂ 
ತಿಳಿಯವೆಲೆ (ತುರಂಗ. ೬೨-೨೪). 

[ಕ್ಕಿ (ಆ ಕೆಯ್ಯ) * ಕರಣ) 
ಕೈಕರಣೆ "ಕೈಕರಣ' ನೋ. 
ಕೈಕಲ್‌ "ಕೈಗಲ್‌ ' ನೋ. 


20 


25 


40 


4 


45 


ಎಗಿಗಿಪ 


ಕೈಕಾಲ್‌ 


ಕೈಕಲೆ (ಕ್ರಿ). ಸಹಾಯಕ್ಕೋಸ್ಕರ ಬಂದು ಸೇರಿಕೊ ; ನೆರವಿಗಾಗಿ 
ಕೂಡಿಕೊ : ಇದುವರೆಗೂ ರಾಜಪುತ್ರರ ಪರಾಕ್ರಮವು ಮೇಲುಗೈ 
ಯಾಗಿತ್ತು . . . ದೂರದೂರದಲ್ಲಿದ್ದ ಶತ್ರುಸೈನಿಕರು ಬಂದು ಕೈಕಲೆತ 
ಹಾಗೆಲ್ಲಾ ಕುಗ್ಗೆ ಲಾರಂಭಿಸಿದರು (ಭಾರವೀ. ೨೦). 
[ಕೈ (ಆ ಕೆಯ) + ಕಲ್ಮೆ] 
ಕೈಕಸ್ಟ (ನಾ). ದೈಹಿಕ ಶ್ರಮದ ಕೆಲಸ: (ಕಿ). 
[ಕೈ (ಆ ಕೆಯ್ಯ) * ಕಷ್ಟ] 
ಕೈಕಸ(ನಾ). ಕೈಯೊಳಗಿನ ಕಸ, --ಅಲ್ಪವಸ್ತು; ಕ್ಸುದ್ರಪದಾರ್ಥ: 
ಕಾಯಿದೆ! ಏನು ಕಾಯಿದೆ! ಇವು ನನ್ನ ಕೈಕಸ ಇದ್ದಂತೆ(ಹೊಸಂಸಾ. ೫). 
[ಕ್ಕೆ (ಎ ಕೆಯ) + ಕಸ] 
ಕೈಕಸಬು, ಕೈಕಸುಟು (ನಾ). ೧. ಕೈಯಿಂದ ಮಾಡುವ ಉದ್ಯೋಗ, 
—ಕೆಲಸ; *ಕೈಚಾತುರ್ಯ, ಕೈಜಾಣ್ಮೆ, ಹಸ್ತಕೌಶಲ, ಕೈಕಲೆ, 
ಕೈಕಸಬು? (Handicraft. ಇಂಕನಿ). "ಕೈಕಸಬುಗಾರ' ಪರಾ. 
೨. ಸಣ್ಣ ಪುಟ್ಟ ಕೆಲಸ. ಕೈಕಸುಬು: ೧. ಕೈಕಸುಬುಗಳಿಂದ 
ಜೀವಿಸುತ್ತಿದ್ದ ಕೆಲವು ಒಕ್ಕಲುಗಳೂ ಕಳಸಾಪುರದಲ್ಲಿದ್ದವು 
(ಕಳಹು. ೯೩). [ಕ್ಕೆ (ಆ ಕೆಯ್ಸಿ) * ಕಸಬು] 
ಕೈಕಸಬುಗಾರ (ನಾ). ಕೈಕಸಬನ್ನು ವೃತ್ತಿಯನ್ನಾಗಿ ಇಟ್ಟು 
ಕೊಂಡಿರುವವನು ; ಕೈ ಕಸಬಿನಿಂದ ಜೀವಿಸುವವನು: ಕೈ ಕಸಬು 
ಗಾರರು ತಮ್ಮ ಬಿಡಿಹೋರೆಗಳನ್ನು ಬಿಟ್ಟು ಕಾರಖಾನೆ, ಗಿರಣಿ, 
ಮುಂತಾದ ಪ್ರಚಂಡ ಸಂಘಟನೆಯ ಒಳಕೀಲಗಳಾಗಿ ದುಡಿಯತೊಡಗು 
ವರು (ಮಾವಾದ. ೧೦೦). [ಕೈಕಸಬು + -ಗಾರ (ಆ -ಕಾಜ)] 
ಕೈಕಸುಬು "ಕೈಕಸಬು' ನೋ. 
ಕೈಕಾಗದ (ನಾ). ೧. - ಕೈಚೀಟು. ೨. ಕರಾರುಪತ್ರ 
(ಮೈಗೆಜೆ. 1೪, ೭೭೪).. [ಳ್ಳೈ (ಆ ಕೆಯ್ಯ) + ಕಾಗದ] 
ಕೈಕಾಯು "ಕೆಯ್ಸ್ಯಾ? ನೋ. 
ಸೈಕಾಲ್‌, ಕೈಕಾಲು (ನಾ). ಕೈ ಮತ್ತು ಕಾಲು : ಕೈಕಾಲುಳ್ಳರೆಲ್ಲಂ 
ಚಕ್ರ ನರ್ತಿಗಳೇ ಮರನಾದುವೆಲ್ಲಂ ಶ್ರೀಖಂಡನಮೇ( ಧರ್ಮಾಮೃ. ೫-೨೩೯); 
ಕೈಕಾಲ್‌” ಮೂಡಿತೊ ನಭಕೆ (ಕುವ್ಯಾದ್ರೋ, ೩-೯); ಕಂದರ್ಪನೆದ್ದು 
ಕೈಕಾಲ್ಗಳ ತೊಳೆದು (ಮೋಹತ, ೧೬-೫೦). ಕೈಕಾಲು: ಅಲುಗುವ 
ತಲೆಯ ಕೈಕಾಲುಗಳ ಕಂಪನದೆ (ತೊರರಾ. ೧-೧೧-೧೨). 
ಕೈಕಾಲಾಗಿ ಬರು - ಹೇಳಿದ ಹಾಗೆ ಕೇಳು: ದಮ್ಮಯ್ಯ ಅನ್ನು, 
ಅವನೇ ಕೈಕಾಲಾಗಿ ಬರುತ್ತಾ ನೆ(ರೂಢಿ).ಕೈಕಾಲಿಗೆ ಆಗು- ಮಲಮೂತ್ರ 
ವಿಸರ್ಜನೆಯಾಗು : ಎರಡು ದಿನ ಕೈಳಾಲಿಗೇ ಆಗಲಿಲ್ಲ (ಗಂಗಾಸಾ. ೪). 
ಕೈಕಾಲು ಆಡಿಸು ಇ ಕೈಕಾಲುಗಳನ್ನು ಚಾಚು; ಮೈಚಾಚು: 
ಅಲ್ಲಾದರೂ ಕೈಳಾಲು ಆಡಿಸುವಷ್ಟು ಜಾಗ ಬೇಡವೆ (ಯೋಧಪು. ೨೮). 
ಕೈಕಾಲುಕಟ್ಟಕೊಳ್ಳು ವ ಅತಿ ದೈನ್ಯದಿಂದ ಕೈಮುಗಿದು, ಕಾಲು 
ಮುಟ್ಟಿ ನಮಸ್ಕರಿಸು; ದೈನ್ಯದಿಂದ ಬೇಡು; ಶರಣಾಗತನಾಗು : 
ಅಡ್ಡಬಿದ್ದು ಕೈಕಾಲುಕಟ್ಟಗೋತೀನಿ (ದೀಪಹ. 17, ೬೬). ಕೈಕಾಲು ಕೆಡು, 
ಕೈಕಾಲುಗೆಡು - ಎದೆಗುಂದು; ಧೈರ್ಯ ಕಳೆದುಕೊ; ಕಂಗಾ 
ಲಾಗು: ನೀನು ಕ್ಷಕ್ರಿಯನಾಗಿದ್ದು ಶತ್ರುಮಧ್ಯದಲ್ಲಿ ಹೀಗೆ ಕೈಕಾಲು 
ಗೆಡೆಬಹುದೆ. (ವಚಭಾ, ೨೦೮) ; ಶ್ಷುದ್ರಮನಸ್ಸಿನವರಂತೆ ಹೀಗೇಕೆ 
ಕೈಕಾಲಂಗೆಡುವಿರಿ (ತುಳಸಿ. ೧೧೦). ಕೈಕಾಲುಕೊಳೆ ೧. ಕೈ ಮತ್ತು 
ಕಾಲನ್ನು ತೊಳೆದು ಚೊಕ್ಕಟ ಮಾಡು. ೨. ನೀರುಕಡೆ ಹೋಗು; 
ಮಲಮೂತ್ರ ವಿಸರ್ಜಿನೆಮಾಡು : ಕೈಕಾಲು ತೊಳೆದು ಬರುತ್ತೇನೆ 
(ರೂಢಿ). ಕೈಕಾಲುಗೆಡಿಸು - ಎದೆಗುಂದಿಸು; ಆಧೈರ್ಯಪಡಿಸು : 
ನೀ ಅತ್ತು ಆ. ಕೂಸಿನ ಕೈಕಾಲುಗೆಡಿಸಬೇಡ (ಬೀಳತೆ. ೪೧). 


ಕೈಕಾಲು 


ಕೈಕಾಲು ಬಿಡು - ಕೈಕಾಲುಗೆಡು : ಕೈಕಾಲು ಬಿಟ್ಟು ಹೀಗೆ ಶೋಕಿ | 
ಸುತ್ತ ಕುಳಿತರೆ ಪ್ರಯೋಜನವೇನು (ಮಂಜುಕ. ೯೯). ಕೈಕಾಲು ಬೀಳು - 
೧. ಸತ್ವಉಡುಗು; ನಿತ್ರಾಣನಾಗು: ಆ ಸುದ್ದಿಕೇಳಿ ಕೈಕಾಲು! 
ಬಿದ್ದು ಹೋದವು (ರೂಢಿ). ೨. ದೈನ್ಯದಿಂದ ಬೇಡಿಕೊ: ಕಂಡವರಿಗೆಲ್ಲ 
ಕೈಕಾಲು ಬಿದ್ದರೂ ಅವನ ಕೆಲಸವೇನೂ ಆಗಲಿಲ್ಲ (ರೂಢಿ). ! 8 
ಕೈಕಾಲುಮೆಟ್ಟು - ತೊತ್ತುಗೆಲಸ; ಗುಲಾಮಚಾಕರಿ : ಸೂಳೆ | 
ಬಂಟಿಕೆಯ ಜಗಳದ ಬಂಟರು ಕೈಕಾಲುಮೆಟ್ಟನ ತೋಟಯವರು | 
(ಕುರಾಸಾ9. ೧೨-೪೨). ಕೈಕಾಲುಹಿಡಿ - ಕಾಲಿಗೆ ಬಿದ್ದು ಅಂಗ 
` ಲಾಚು, --ಬೇಡಿಕೊಳ್ಳು:: ಅಂಗಲಾಚಿ ಕೈಕಾಲು ಹಿಡಿದುಕೊಂಡು 
ಬಿಡಿಸಿಕೊಂಡು ಬಂದೆವು (ನಡೆದಾ. 11, ೧೧೬೧). ಕೈಕುಲ್ಪಡೆ, 10 
ಕೆಯ್ಯಾಲ್ಪಡೆ = ಕೈ ಮತ್ತು ಕಾಲನ್ನು ಪಡೆ, —ಹೊಂದು: ಮುಗಿಲು 
ಕೈಕಾಲ್ಬಡೆದುವಂಜನನಗವು ನಡೆಗಲ್ತುದೆನಲು (ಸಾಳ್ವಭಾ. ೬-೧೧); ನಡೆವ 
ನೀಲಾದ್ರಿಗಳೊ ಕೆಯ್ಯಾಲ್ಪಡೆದ ಕಜ್ಮಳಗಿರಿಗಳೋ (ಬಸಪು. ೫೮-೪೮). 
ಕೈಕಾಲುಹೋಗು ಐ ೧. ಶಕ್ತಿಗುಂದು. ೨. ಬಹಳವಾಗಿ ಅಧೈರ್ಯ 
ಪಡು ; ದುಃಖ, ಭಯ ಮೊದಲಾದವುಗಳಿಂದ ತಬ್ಬಿಬ್ಬಾಗು : |: 
ಆ ದೊಡ್ಡ ಗಂಡಾಂತರೆದಿಂದ ಅವನ ಕೈಕಾಲೇ ಹೋದವು (ಕೂಢಿ). 
[ಕೈ (ಆ ಕೆಯಾ) + ಕಾಲ್ಮ್‌) 

ಕ್ರೈ ಕಾಣಲು "ಕೈಕಾಲ್‌' ನೋ. 

ಕ ಕಾಲುಗೆಡು (ಕ್ರಿ). ಧೈರ್ಯಗೆಡು ; ದಿಕ್ಕುತೋರದಿರು ; ಗಾಬರಿ | 
*ಸೊಳ್ಳು : ಜ್ವರಬಂದರೆ ನಾವೆಲ್ಲಾ ಇಷ್ಟೊಂದು ಕೈಕಾಲುಗೆಡುತ್ತೇವೆ | 0 
(ವೈನಿ. pe [ಕೈಕಾಲು (ಳೆ ಕಾಲ್‌) 4 ಕೆಡು] 

ಕೈಕಾಳಗ (ನಾ). ಕ್ಸ ಕ್ಸ ಯುದ್ಧ ; ಮುಷ್ಟಾಮುಷ್ಟಿ; ್ಯ ದ್ವಂ ಂದ್ರ 
ಯುವ್ಧ : ಮಲ್ಲಯುದ್ಧ, ಜಟ್ಟಗರ ಕೈಕಾಳಗ, ಮುಷ್ಟೂ ಸು 
(ಸಿದ್ಧಾ ತೆ ೨೩೧). ° [ಕ್ಕ (€ ಕೆಯಾ) * ಕಾಳಗ] 

ಸ್ಸ ಕುಂಚಿಗೆ (ನಾ). ಸಣ್ಣ ಕುಂಚ: (8). 

ಕ (ಆ ಕೆಯ್ಸಿ) + ಕುಂಚಿಗೆ] 
ಕೈಕುಂಟು (ಕ್ರಿ). ೧. ಕೈಕುಳ್ಳಾಗು; ಕೈ ಊನವಾಗು. ೨. ಬರ | 
*ವಣಿಗೆಯಲ್ಲಿ ಎಡವು, --ತಪ್ಪುಮಾಡು : ಇದು ಯಥಾನತ್ತಾ ಪದ] 
ಪ್ರತಿಯಾಗುವಂತೆ ಕಣ್ಣ ಲ್ಲಿ ಕಣ್ಣಿಟ್ಟು ಸಃ ಕೈಕುಂಟದೆ, ತಿದ್ದಿತಿದ್ದಿ ಮುದ್ದಾಗಿ 
ಸರ ಮೂರ್ತಿಗೊಳಿಸಿರುವ (ಬಿಟ್ಟ. ೪ ಅರಿಕೆ). 
[ಕ್ಕೆ (ಆ ಕೆಯ್ಮ್‌) + ಕುಂಟು (ಆ ಕೂಂಟ್ಯು)] 
ಕೈಕುತ್ತು "ಕೈಗುತ್ತು' ನೋ. 

ಕೈಕುಪ್ಪಸ (ನಾ). ಕೈಗೆ ತೊಡಿಸುವ ಗವಸಣಿಕೆ, -- ಹೊದಿಕೆ: 
ಒಳ್ಳೆಯ ವಿನೋದದ ಪ್ರಣ್ಞೆಯಿದ್ದ ಕೈಕುಪ್ಪಸದ ವರ್ತಕ 
(ಸಮಜೀ. ೪೮ ವೀಠಿಕೆ). [ಕೈ (< ಕೆಯ್ಯ್‌) + ಕುಪ್ಪಸ] ಕ 

ಕೈಕುಲುಕಾಟ (ನಾ). ಇನ್ನೊಬ್ಬರ ಕೈಯನ್ನು ಮೃದುವಾಗಿ | 

| 
| 


|” 


90 


ಅದುಮಿ ಅಲುಗಾಡಿಸುವುದು: ಆರಂಭದ ಉದ್ವೇಗ, ಧನ್ಯವಾದ 
ಸಮರ್ಪಣೆ, ಮಿತ್ರರ ಕೈಕುಲುಕಾಟ ಇವೆಲ್ಲ ಮುಗಿಯುವಲ್ಲೇ ತಾಸೆರೆಡು 
ತಾಸು ಕಳೆದು. ಹೋದವ (ವಾತ್ಸಲ್ಯ. ೩೪೬). 

[ಕ್ಕೈ (ಆ ಕೆಯ್ಮ್‌) * ಕುಲುಕಾಟ] [40 

ಕೈಕುಲುಕಿಸು (8) - ಕೈಕುಲುಕು: ಜನತೆಯ ಉದ್ಧಾರ ಮಾರ್ಗ | 
ದಲ್ಲಿ. . . ರಾಜಕಾರಣಿಗಳು ಕೈ ಕುಲುಕಿಸಬಹುದು ಶಾ ೩೬). | || 
[ಕೈಕುಲುಕು * -ಇಸ್ಕು] | | 
ಕೈಕುಲುಕು (ಕ್ರಿ). ಇನ್ನೊಬ್ಬರ ಕೈಯನ್ನು ಮೃದುವಾಗಿ ಒತ್ತಿ 
| 


ಅಲುಗಿಸು : ನೆಕ್ಣು ಡೀ ಭು ಪ್ರತಿಯೊಬ್ಬರ ಎ ಕೈಕುಲುಕಿದನು |45 
(ಪುನರು. ೧೧೭). (ಕೈ (ಐ ಕೆಯಕ್ಯ್‌) * ಕುಲುಕು) 


NS 


ಕೈಕೆಳಗು 


ಕೈಕೂಡಿಸು (ಕ್ರಿ). ಕೈಗಳನ್ನು ಜೋಡಿಸು; ನಮಸ್ಕಾರಮಾಡು : 
“ನೀವು ಬಂದು ಎಷ್ಟು ಹೊತ್ತಾಯಿತು?” ಕೈಕೂಡಿಸುತ್ತ ಎಂದ 
(ಜಮಾನ್ನಾ. ೧೫೨). (ಕ್ರೈ (ಆ. ಕೆಯ) 4 ಕೂಡಿಸು] 
ಕ್ಸ ಕೂಲಿ, ಕೈಗೂಲಿ (ನಾ). ೧. ದಿನಗೂಲಿ ಕೆಲಸ; ಚೆಂಗೂಲಿ. 
"ಕೈಕೂಲಿಕಾಜ' ಪ ಪರಾ. ೨. ದಿನಗೂಲಿಯಿಂದ ಬರುವ ಹಣ: 
ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದಿಹೆನೆಂಬುದು ಕೈಕೂಲಿ (ಮೋಳಿಮಾ: 
೨೮೩-೫೪) | ಮೇಲುಪಾಯವದಿಲ್ಲದಿರೆ ಕುಡುಗೊ:ಲನೊಂದುವನಳಡಿಸಿ 
ಕೈಕೂಲಿಯಂ . , . ಲೀಲೆಯಿಂ ಮಾಡುತ್ತ (ಬಸಪು, ೨೭-೧೬). 
ಕೈಗೂಲಿ: ೨.. ಭಕ್ತಿ ಕೈಗೂಲಿಯೇ ಬೇಡುವವ ಭಕ್ತನೇ 
(ಸೋಮಡ. ೧-೬೬). [ಕ್ಕೆ (ಆ ಕೆಯ) * ಕೂಲಿ) 
ಕೈಕೂಲಿಕಾಲ (ನಾ). ಕೈಕೂಲಿಯನ್ನು ಸಂಪಾದಿಸುವವನು; ದೇಹ 
ಶ್ರಮಮಾಡಿ ದುಡಿಯುವವನು; ದಿನಗೂಲಿಯ ಕೆಲಸಗಾರ: 
ಅನಂತಶೀಲರ ಕಂಡಡೆ ಕೈಕೂಲಿಕಾಜರೆಂಬೆ (ಅವಚಂ. ೧೧೪-೫೧೩) ; 
ಕೈಕೂಲಿಕಾಜನಂತೆ ಮಾಡುವ ಅರ್ಚನೆಯ ಪೂಜೆಯ ಆಯಸವೇಕೋ 
(ಚೆನ್ನವ. ೫೦-೧೦) ; ಉಸುರದಿರುಸುರದಿರು ಭೂಭಾಗದೊಳು ಕೈಕೂಲಿ 
ಕಾಜನನೆನ್ನ ಮುಂದಿಂತು (ಬಸಪ್ಪ. ೨೯-೧೩). ([ಕೈಕೂಲಿ + -ಉಜ] 


| ಕೈಕೂಲಿತನ (ನಾ). ಕೈಕೂಲಿಯನ್ನು ಮಾಡುವಿಕೆ: ತಾನಿದ್ದೆಡೆಯಲ್ಲಿ 


ಸುಳಿದು ಮಾಡುವ ಶೀಲ ಕೊಟ್ಟು ಪೂಜಿಸುವ ಕೈಕೂಲಿತನವಿಲ್ಲ 
(ವಚಶಾ.11, 7೨೩). [ಕೈಕೂಲಿ + -ತನ] 

ಕೈಕೂಸು, ಕೈಗೂಸು (ನಾ). ೧. ಕೈಯಲ್ಲಿ ಎತ್ತಿಕೊಳ್ಳಿ 
ಬಹುದಾದ ಮಗು; ಚಿಕ್ಕಮಗು : ದಾಂಪತ್ಯಕ್ಕೆ ಕಾಲಿಟ್ಟ ಮೇಲೆ 
ಪರಮೇಶ್ವರಿಗೆ ಕೈಕೂಸು ತಬ್ಪಿದ್ದಲ್ಲ (ಹೊಸಕ್ತಿ ೨೯). ೨. (ಆಲಂ) 
ಕೈಗೊಂಬೆಯಂತಿರುವುದು; ಸ್ವತಂತ್ರವಲ್ಲದ, ಆಡಿಸಿದವರ 
ಕೈಯಲ್ಲಿ ಆಡುವ ವ್ಯಕ್ತಿ, ಸಂಸ್ಥೆ, ಮೊದಲಾದವು. ಕೈಗೂಸು: 
೨. ಪರಿಸ್ಥಿತಿಯ ಕೈಗೂಸಾಗಿ ಕಡೆಗೊಂದು ದಿನ ನನ್ನನ್ನು 
ಮರೆತುಬಿಡಿ ಎಂದು ಹೊರಟು ಹೋದಳು ಅವಳು (ಹೊಸತ್ತಿ. ೮೫) ; 
ರಂಗಭೂಮಿಯು ಪ್ರಚಾರದ ಕೈಕೂಸಾಗುವಂತಹ ಆಶ್ರಯವನ್ನು 
ಪಡೆಯುವುದಕ್ಕಿಂತ (ಭಾರದ. ೫೭೫). [ಕೈ (ಆ ಕೆಯ) * ಕೂಸು) 

ಕೈಕೆಲಸ, ಕೈಗೆಲಸ (ನಾ). ೧. ತನ್ನ ಸ್ವಂತ ಕೈಯಿಂದಲೇ 
ಮಾಡಿದ ಕೆಲಸ: ಇದು ಮಗನ ಕೈಕೆಲಸವೇ ಸಂಶಯವಿಲ್ಲ (ರೂಢಿ). 
೨. ಕೈಯಿಂದ ಮಾಡುವ ಕೆಲಸ; ಕೈದುಡಿಮೆ : ತನಗೆ ತನುಜಾತ 
ರಿಲ್ಲೆಂದು ತನ್ನ ಹಾಳುಮನೆಯ ಕೈಕೆಲಸಕ್ಕಾಗಿ ನನಗೆ ಬೋಸರಿಗ 
ತನಮಂ ನುಡಿದು (ಸಮ್ಮಕಾ, ೫-೨೫). ಷಿ. ಸಣ್ಣ ಪುಟ್ಟ ಕೆಲಸ; 
ಸುತ್ತುಗೆಲಸೆ. ೪. ಕೈಯಿಂದ ತಯಾರಿಸಿದ ವಸ್ತು, ಪದಾರ್ಥ: 
ದಾರದ ಬಟ್ಟಿ ಗಳು, ನೀಲಿ, ಸಕ್ಕರೆ, ಹಿತ್ತಾಳೆ, ತಾಮ್ರ, ಮಣ್ಣು ಪಾತ್ರೆಗಳೂ 
ಮುಖ್ಯವಾದ ಕೈಕೆಲಸಗಳು (ಭೂಗೋಳ. ೭೯). ಕೈಗೆಲಸ: 
ಷಿ, ಮುಂದಣ ಕೈಗೆಲಸವನಸವಸದಿಂದಂ ಶೀರಿಪ (ಜಯಕಾ. ೧೩-೬೫) ; 
ಕೈಗೆಲಸಗಳಿಂದೆ ಚೊಕ್ಕಟಗೊಳಿಸಿ (ಮೋಹತ. ೧೧-೪೮). 

ಕೈಕೆಲಸದವ ಕೈಕೆಲಸಕ್ಕೆಂದು ನಿಯಮಿಸಲ್ಪಟ್ಟವನು ; 

ಕೆಲಸದಾಳು: (ಕಿ). [ಕೈ (ಆ ಕೆಯ್ಯ) + ಕೆಲಸ) 

ಕೈಕೆಳೆಗು (ನಾ). ಅಧೀನತೆ; ವಶ: ಕೈಕೆಳಗಿನ ಆಳುಮಕ್ಕಳು 
(ಮುಂಬಯಿ. ೪-೩೪). 

ಕೈಳೆಳಗಿನವ-ಸೇವಕ; ಆಳು; ಸಸ: ಎಷ್ಟೋ ಯಜಮಾ 

ನರು ತಮ್ಮ ಕೈಕೆಳಗಿನವರನ್ನು ಹೊಡೆಯುತ್ತಾರೆ (ಮುಂಬಯಿ. ೪-೭೪). 
ಕೈಕೆನಗಿರು:: ಅಧೀನದಲ್ಲಿರು: ಅವರ ಕೈಕೆಳಗಿರುವ ದೊರೆಗಳು ಯಿಂನು 
ನಾವು (ಯನಳ. ೩೬). [ಕೈ (ಆ ಕೆಯಾ) + ಕೆಳಗು (ಆ ಕೆಟಗು)] 


ಕೈಕೊಕ್ಕರಿಸು 


ಕೈಕೊಕ್ಕರಿಸು (ಕ್ರಿ). ಕೈಮುದುರು ; ಹಿಂಜರಿ; ಹಿಂದೆಗೆ: ಉಳಿದು | 
ಬಳಿದುದನ್ನು ಕೈಕೊಕ್ಕ೦ಸದೆ ಖರ್ಚುಮಾಡಿ ಕೇಳಿದವರಿಗೆಲ್ಲ ಹಂಚಿ 
ಬಿಟ್ಟಳು (ಪುನರು. ೯). [ಕೈ (ಆ ಕೆಯತ್‌) + ಕೊಕ್ಕರಿಸು] 
ಕೈಕೊಡಹು "ಕೈಗೊಡಹು' ನೋ. 
ಕೈಕೊಡು "ಕೆಯ್ಲೊಡು' ನೋ. 
ಕೈಳೊದ್ದು (ಕ್ರಿ). ಕೈಯನ್ನು ಅಮುಕು, --ಒತ್ತಿಹಿಡಿ ; ಗಟ್ಟಿಯಾಗಿ 
ಹಿಡಿ (?): ಜಡಮತಿಗಳಂ ಸಾಮಭೇದದಿಂದಾ ನಶಗೊಳಿಸಲಳನೆ 
ಕೈಕೊದ್ದಿ ಪಿಡಿದುಂ ಗುದ್ದಿ ಹಸನೆನಿಸವೇಳ್ಳುಂ (ನೆಂಕಾರಾ. ೬-೭-೧೪). 
[ಕ್ಟ (ಆ. ಕೆಯಾ) * ಕೊದ್ದು?] 
ಕೈಕೊಸರು (ಕ್ರಿ). ಕೈಯನ್ನು ಎಳೆದುಕೊ, ಕೊಡಹು, ಹಿಡಿತ 
ದಿಂದ ತಪ್ಪಿಸಿಕೊ : ಮಾಲಿಯ ಹಿಡಿತದಿಂದ ಕೈಕೊಸರಿಕೊಂಡು ನಗೆಯ 
ನೋಟ ಚಿಲ್ಲಿ ಸುಂದರಿ ಅಲ್ಲಿಂದ ಓಡಿದಳು (ಮರಳಿ. ೧೩೩); ನಾನನರ 
ಕೈಕೊಸರಿ ಒಗೆದೆ (ಸ್ಮೃತಿಚಿ. ೧೧೬). 
[ಕ್ಕೆ (ಆ ಕೆಯ್ಯ). ಕೊಸರು (ಆ ಕೊಸರ್‌)) 
ಕೈಕೊಳ್‌ "ಕೆಯ್ಯೊಳ್‌' ನೋ. 
ಶೈಕೊಳಿಸ್ಕು "ಕೆಯ್ಯೊಳಿಸು' ನೋ. 
ಕೈಕೊಳಿಸ್ಕು "ಕೆಯ್ಗೊಳಿಸ್ಕು' ನೋ. 
ಕೈಕೊಳು "ಕೆಯ್ಳೊಳ್‌' ನೋ. 
ಕೈಕೊಳುಹ "ಕೆಯ್ಯೊಳುಹ' ನೋ. 
ಕೈಕೋ "ಕೈಯ್ಯೊಳ್‌' ನೋ. 
ಕೈಕೋಚು (ನಾ). ತೊಂದರೆ ; ಇಕ್ಕಟ್ಟು; ಕೈಕಟ್ಟು: ಅಯ್ಯಾ, ತೀರ 
ಕೈಕೋಚಾಯಿತಲ್ಲ. ಎಲೆ ಉಂಟು, ಆದರೆ ಅಡಿಕೆ ಇಲ್ಲ (ಬೆಟ್ಟೆ ಜೀ. ೫೮). 
[ಕೆ (ಎ ಕೆಸರ) 4 ಕೋಚು] 
ಕೈ ಕೋಲ್‌ "ಕೆಯ್ಯೋಲ್‌' ನೋ. | 
ಕೈ ಕೋಲು "ಕೆಯ್ಯೋಲು' ನೋ. 
ಕೈ ಕೋಕ, ಕಯ್ಯೋಳ್ಳ, ಕೈಕ್ಕೋಳ (ನಾ). ೧. ನೇಕಾರ 
ನೆಯ್ಸೆಯವನು. ೨. ಒಂದು ಬಗೆಯ ಸೈನ್ಯ: ತರತರದೆ ಸಂರಿರ್ಶ 
ತಂರಗಸಂದೋಹದಿಂ ಉರವಣಿಸುತುಂ ಮೆಜಕಿವ ಕೈಕೋಳರೊ | 
(ಪಾಕಾಂ, ಕೊಳ್ಳರೆ, ಗುಡಿಗಳೊ]ಪ್ರದಿಂ (ನಂಬಿರ. ೧೧-೧೪೯). 
೩. ದೇವಾಲಯದ ಸೇವಕ. ಕೆಯ್ಕ್ಯೋಳ್ಕೆ: ೧. ಕಯ್ಕೋಳರ 
ಹಾದಿಗಳೊಂದೆಸೆಯೊಳ್‌" (ತಿರುನಾ. ೨೨೨-೧೯). ಕೈಕ್ಳ್ಯೋಳ ಕ 
೨. ಪಾರ್ಥಿವ ಶೇಖರ ತೆಂನ್ನಕೈಕ್ಕೋಳರ್‌ (ಮೈಎರಿ. ೧೯೩೧, ೪೩; ?). | 
[+ ತಮಿ. ಮಲ. ಕೈಕ್ಕೋಳನ್‌] | 
ಕೈಕೋಳ್ಳ, ಕಯ್ಯೋಳ, ಕೈಗೋಳ (ನಾ). (ಅಪರಾಧಿಯ) ಕೈಗೆ 
ತೊಡಿಸುವ ಬೇಡಿ, ಸಂಕೋಲೆ: ಅವರಿಗೆಲ್ಲ ಕೈಕೋಳ ಹಾಕಿಸಿ 
(ಚಂದತೋ. ೧೫೩), ಕಯ್ಯೋಳ್ಕೆ: ಮುಟ್ಟಳಿದು ಹೆಬ್ಬಯಕೆ 
ಯಹುದು ಕಯ್ಯೋಳಂ (ಕಾಲೂರ. ೧೯-೨೭೪). ಕೈಗೋಳ: 
ಭವಗೋಟಲೆಯ ಕೈಗೋಳ ಕಳಚಿದ ಕಲಿ ವಿಭೀಷಣಜೀವ ನಿರ್ಗಮವ 
(ತೊರರಾ.' ೬-೩-೧). (ಕೈ (ಆ ಕೆಯಾ) ೬ ಕೋಳ]. | 
ಕೈಕ್ಳೋಳ "ಕೈಕೋಳ್ಕ' ನೋ. 
ಕೈಖರ್ಚು (ನಾ). ೧. ಸಣ್ಣಪುಟ್ಟ ಖರ್ಚು; ಚಿಲ್ಲರೆ ಖರ್ಚು:| | 
ಗುಂಡಪ್ಪನಿಗೆ ಬೇಕಾಗುವ ಒಳ್ಳೊಳ್ಳೆ ಬಟ್ಟಿ ಕೈಖರ್ಚಿಗಾಗಿ ಹಣಕಾಸು | | 
ತಾನೇ ಕೊಡುತ್ತಿದ್ದ ಳಂತೆ (ಬಾಗಿನ. ೨೯). ೨. ಯಾವ ಆದಾಯವೂ 
ಇಲ್ಲದೆ ಇದ್ದ ಹಣದಲ್ಲಿಯೆ ಮಾಡುವ ವೆಚ್ಚ: ಕೈಖರ್ಚಿನಿಂದ 
ಉಪಜೀವಿಸುತ್ತ (ಮಂಜುಕ. ೪೨). 
(ತ್ಕ (ಆ ಕೆಯ) * ಖರ್ಚು) 


10 


20 


25 


130 


35 


40 


An SS 


45 


S೧೧೯ 


ಕೈಗಟ್ಟು 


ಕೈಗಂಟು (ನಾ). ೧. ತನ್ನ ಕೈಯಲ್ಲಿರುವ ಗಂಟು, ಹಣದ 
ಗಂಟು: *ಕೈಗಂಟು ಎ ಕೂಡಿಹಾಕಿದ ಹಣ? (ಗಂಗಾಮ. ೯೯); 
ಭುಜಗವೇಣಿ ಭುಜಂಗನಿಹೆ ಭೇದಮೇನುಂಟು ಕೈಗಂಟ ನೋಡೆಂದನು 
(ನೆಂಕಾಣಾ. ೫-೬-೫೬); ತಮ್ಮ ಅನುವು ಅಪಕ್ತಿಗೆ ಬಹಳವಲ್ಲವಾದರೂ 
ಸ್ವಲ್ಪ ಕೈಗೆಂಟು ಇರಬೇಕೆಂದು . . . ತೆಗೆದಿಟ್ಟಿದ್ದರು (ಸ್ಮೃತಿಚಿ. ೩೭). 
೨. (ಉಕ) ತಾನಾಗಿ ಸೇರಿಸಿದ ಮಾತು; ಮೂಲದಲ್ಲಿ ಇಲ್ಲದುದು : 
ಚಾಣಾಕ್ಷತೆಯಿಂದ ನಮ್ಮ ಅವ್ವನ, ಕಾಕಾನ ಹೆಸರುಗಳನ್ನು ಹಾಡಿನಲ್ಲಿ 
ಕೈಗಂಟನಿಂದ ಸೇರಿಸಿಬಿಟ್ಟುದರಿಂದ (ವೈನಿ. ೨೩); ಆದು ಗಂಟಿಲ್ಲ ಬರೀ 
ಕೈಗಂಟು (ಹೊಸಂಸಾ. ೧೬೭). &. ಗುಪ್ತವಾಗಿ ಕೂಡಿಟ್ಟ ಹಣ. 

ಕೈಗಂಟುಹಾಕು ಜ ತನ್ನ ಬುದ್ಧಿ ಬಲದಿಂದ ಸೃಷ್ಟಿಮಾಡು; 
ಸೇರಿಸಿ ಹೇಳು; ಕಲ್ಪಿಸು; ಕತೆಕಟ್ಟು: ಹಣ ಕಳುಹಿಸುತ್ತೇನೆಂದು 
ಅಣ್ಣ ಬರೆದಿದ್ದಾನೆಂದು ಕೈಗಂಟು ಹಾಕಿ ಹೇಳಿದೆ (ಪ್ರತಿಬಿಂ. ೪೮); 
« ಈ ಮನೆಯ ಜಗಳವು ನಿಮ್ಮಿಂದಲೇ ಆಗಿದೆಯೆಂದು ನಾನು ತಿಳಿಯು 
ತ್ತೇನೆ” ರೂಸಚಂದನು, ಕೈಗಂಟು ಹಾಕಿದ (ಜಮಾನ್ಹಾ. ೧೪೪). 
[ಕ್ರೈ (ಆ ಕೆಯ್ಯ) + ಗಂಟು] 

ಕೈಗಂಟೆ, ಕೈಘಂಟಿ (ನಾ). ಕೈಯಿಂದ ಬಾರಿಸುವ ಘಂಟಿ; ಸಣ್ಣ 
ಗಂಟೆ; ಪೂಜಾರಿ ಕೈಗಂಟಿ ಬಾರಿಸಿದ (ರೂಢಿ). ಕ್ಸ ಘಂಟಿ: 
ಕೈಘಂಟಿಯಾಳಾಶ ಭಾಗದೊಳು ಘಣಘಣರವಂ ಮಿಗೆ ಹೋಗುತ್ತಿದ್ದೆ 
ಹನೀತಂ (ಬಸಪು. ೪೩-೪೧). [ಕೈ (ಆಕೆಯ್ಮ್‌)* ಗಂಟೆ] 

ಕೈಗಂದುಗ (ನಾ). ಕೈಚೆಂಡು: ನಿನ್ನೀ ರುಂಡಂ ಮರುಳ್ವಡೆವೆರಸು 
ಮಂಡಳಿಸಿ ಸೆಂಡನಾಡುವ ಮಾಕಾಳಿಯ ಕೈ ಗಂದುಗಮಕ್ಕುಂ 

(ಕ್ಕೆ (ಆ ಕೆಯ) * ಕಂದುಗ (ಆ ಕಂದುಳ)) 

ಕೈಗಂಬ (ನಾ). ದಾರಿಯನ್ನು ಸೂಚಿಸುವುದಕ್ಕೋಸ್ಕರ ಮೇಲು 
ಭಾಗದಲ್ಲಿ ಫಲಕವನ್ನು ಜೋಡಿಸಿರುವ ಕಂಬ; ಕೈಮರ: ತತ್ವ 
ದರ್ಶನವೊಂದೆ ಜೀವನದ ಸರ್ವಸ್ವವಲ್ಲ... ಅದು ಕಾಣದ ಊರೊಂದಕ್ಕೆ 
ದಾರಿತೋರುನ ಕೈಗಂಬ (ಶಿಕ್ಷದ. ೭೭೬); ಸಣ್ಣಕತೆಯ ರಾಜಮಾರ್ಗ 
ದೊಳಗಿನ ಒಂದು ಕೈಗಂಬ (ಸಾಹಿವಿ. ೧೧೦). 

[ಕ್ರೈ (ಆ ಕೆಯಾ) + ಕಂಬ (ಆ ಕಂಭ)) 

ಕೈಗಂಬರಿ (ನಾ). ಚಿ ಕಕ ೦ಬಳಿ (?): ನೆಗನಿದ ಕುಂಚಂ 
ಕಿಜಗೆಜ್ಜೆಗಳುಡುದೊವಲೆಸೆವ ಪಸುರ ಕುಪ್ಪಸ [ಪಾಠಾಂ. ತುಪ್ಪಸೆ] 
ಮುಂದೊಸ್ಬಿಗೆಯುಂ ಕೈಗಂಬರಿಯುಂ ಸೊಗಯಿಸಿ ನಗಧರನ ಸಭಿಗೆ 
ಪರಿತರಲು ಚರಂ (ಮಹಾನೇ. ೧೧-೧೫೩). [?] 

ಕೈಗಂಬಿ, ಕೈಕಂಬಿ(ನಾ).ಕೈಯಲ್ಲಿ ಹಿಡಿದಿರುವ ಬೆತ್ತ,--ಕೋಲು: 
ಮುಂದೆ ಜೀಯವಧಾರು ಧಿರು ಭಾಪೆಂದು ಕೈಗಂಬಿಗಳಲುಗ್ಬಡೆದಿಂದ 
- * * ಕೆಲಸಾರಿದರು (ತೊರರಾ. ೬-೫೫-೧೨). ಸೈ ಕಂಬಿ; ಮುಂದೆ ಬರೆ 
ಕೈಕಂಬಿಯನರು (ನಳಚ. ೩-೫೮). [ಕೈ (ಆ ಕೆಯ್‌,) + ಕಂಬಿ] 

ಕೈಗಟ್ಟಿ "ಕೆಯ್ಯ ್ಟ ' ನೋ. 

ಕೈಗಟ್ಟಗೆ (ನಾ). ಒಂದು ಬಗೆಯ ಆಯುಧ : ಜಾಯಿಲಮೆನಿಪ ಜಾತ್ಕ 
ಶ್ವಂಗಳನೇಜ್‌ ಕೈಗಳೊಳಮರ್ದ ಕರವಾಳ ಕೈಗಟ್ಟಗೆಯ ಕಕ್ಕಡೆಯ 
ಮುಸುಂಡಿಯ (ಮಹಾನೇ. ೧೨-೨೩ ವ). [ಕ್ರೈ (ವ ಕೆಯ”) + ಕಟ್ಟಿಗೆ] 

ಕೈಗಟ್ಟು, ಕೈಕಟ್ಟು, (ನಾ). ೧. ಕೈಗೆ ಕೈಹಚ್ಚು; ಸೆಣಸು; ಹೊಡೆ 
ದಾಡು : ಇಟ್ಟರಿಟ್ಟಯಲೆತ್ತಿದರು ಕೈಗಟ್ಟ ಕುಂತದಲುರುಬಿ ತಿವಿದರು 
(ತೊರರಾ. ೫-೪-೨೦). ೨. ಆಗು; ಒದಗು; ಸಂಭವಿಸು; 
ಉಂಟಾಗು: ಹುಡುನಡೆಯದಿವರೊಡನೆ ನಮ್ಮಲಿ ಕದನವೇ ಕೈಗಟ್ಟು 
ವುದು (ಕುವ್ಯಾಆ. ೮-೬) ; ಕದನವೇ ಕೈಗಟ್ಟುವಂತೆ ತೋರಿಬಂದು 
(ಪೈ ಮಹ. ೮); ಉಗ್ರಕಾಳಗ ಕೈಗಟ್ಟತು (ಆಳಾಕ. ೨೯). 


(ರಾಮಾಶ್ಚ. ೮೬-೨೨). 


೩. ಎರಡು ಕೈಗಳನ್ನೂ ಮಡಿಸಿ (ಒಂದರ ಮೇಲೆ ಇನ್ನೊಂದು 
ಬರುವಂತೆ ಎದೆಯ ಮೇಲೆ) ಇಟ್ಟುಕೊ: ನಿರಂತರವು ಕೈಗಟ್ಟನಾ 
ದೊಳಿಗವನೆಸಗಲು (ಗಗತಾ. ೧೨-೭೮). ೪, ಶರಣಾಗು; ಸೋಲು: 
ಕಸ್ಟವೇ ಕೈ ಗಟ್ಟಿ ತಲ್ಲಡೆ ಕೆಟ್ಟಿಕೇ ಪಾಂಡವರು (ಕುವ್ಯಾಅ. ೧೬-೪೯) ; ಏತರ 
ಬೀರಂ? ತಾನೆ ಕೈಗಟ್ಟಿದಂ (ರಾಮಾಶ್ವ. ೭೨-೪). ೫. ಕೈಗಳಿಗೆ ಕಟ್ಟು, 
--ತೊಡಿಸು: ಕಟ್ಟುವರ್‌ನೀಚಿಕೆಯ ನೀವಿಯೊಳಗೆ ಕೈಗಟ್ಟುವರ್‌ 
ಕಂಕಣಗಳನು (ನೋಹತ. ೨-೨೩). ಕೈಕಟ್ಟು, : ೩.೫ ಗುರುರಾಜ 
ರಾಯರು ಎದೆಯ ಮೇಲೆ ಕೈಕಟ್ಟಿ ನಡುಮನೆಯಲ್ಲಿ ಶತಪಥ ಹಾಕ 
ತೊಡಗಿದರು. (ಮಕಳ. ೩). ೬. ಕೈ ನಡೆಯದಾಗು; ಕೈನಿಂತು 
ಹೋಗು; ತುಂಬ ಅಡಚಣೆಯಾಗು : ನನ್ನ ಕೈಳಟ್ಟಿದೆ; ಈ ಕೆಲಸ 
ಅರ್ಧಕ್ಕೇ ನಿಲ್ಲುವ ಪರಿಸ್ಥಿತಿ ಇದೆ (ರೂಢಿ). 
ಕೈಕಟ್ಟಕೊ -೧. ಎರಡು ಕೈಗಳನ್ನೂ ಒಂದರಮೇಲೆ 
ಇನ್ನೊಂದು ಬರುವಂತೆ ಇಟ್ಟುಕೊ: ಸುಮ್ಮನೆ ಗಲಾಟಿಮಾಡದೆ 
ದೇವರ ಮುಂದೆಕೈ ಕಟ್ಟಿಕೊಂಡು ಕುಳಿತುಕೊಳ್ಳಿ (ರೂಢಿ). ೨. ಕೆಲಸ 
ವನ್ನು ಮಾಡದಿರು: ಅವರು ಕೈಕಟ್ಟಿಕೊಂಡು ಸ್ವಸ್ಕವಾಗಿ ಕುಳಿತು 
ಬಿಟ್ಟರು (ಸ್ಕೃತಿಚ. ೩೧೨). ಕೈಕಟ್ಟ ಕುಳಿತುಕೊ ಆ ಕೆಲಸವನ್ನು 
ಮಾಡದೆ ಸುಮ್ಮನೆ ಕುಳಿತುಕೊ; ಸುಮ್ಮನಿರು; ನಿಷ್ಕ್ರ್ರಿಯನಾಗು: 
ಹಣ ಸಂಪೂರ್ಣವಾಗಿ ಜೊರಕುವ ವರೆಗೂ ಕೈಕಟ್ಟಿ ಕುಳಿತುಕೊಳ್ಳಲು 
ಅವನಿಗೆ ಸರಿತೋರಲಿಲ್ಲ (ನಿಶೆಉ. ೧೩೪). ಕೈಕಟ್ಟನಿಲ್ಲು - ಸಜ್ಜಾಗು; 
ಸಿದ್ಧವಾಗು ; ತಯಾರಾಗು : ಭಗವಾನ್‌ ಮಹಾವೀರಸ್ವಾಮಿಯ 
ಕಾಲಕ್ಕೆ ಹದಿನೆಂಟು ಮಂದಿ ಗಣರಾಜರು ಈ ಭಗವಂತನ ಸೇವೆಗೆ 
ಕೈಕಟ್ಟ ನಿಂತಿದ್ದರು (ಭಾರದ. ೧೭೫). [ಕೈ (೬. ಕೆಯರ್ಕ್‌) + ಕಟ್ಟು] 
ಸೈಗಡ, ಕೈಕಡ (ನಾ). ಕಾಗದ ಪತ್ರಗಳನ್ನು ಬರೆದುಕೊಡದೆ ಅಲ್ಫಾ 
ವಧಿಯ ಸಾಲವಾಗಿ ತೆಗೆದುಕೊಳ್ಳುವ ಬಡ್ಡಿಯಿಲ್ಲದ ಎರವಲು 
ಹಣ ಅಥವಾ ವಸ್ತು ; ಕೈಸಾಲ ; “ಬಡ್ಡಿ ಯಿಲ್ಲದೆ ಕೊಟ್ಟ ಹಣ” 
(ಪ್ರಥಣ್ಣ) : ಕೈಗಡವನ್ನು ದೊರಕಿಸಲು ಕಲಕತ್ತೆ ಯಲ್ಲಿ ಪರಿಚಯದವರು 
ಯಾರೂ ಇಲ್ಲ (ಎರಸೇ. ೬೮); ನೆರೆಮನೆಯಿಂದ ಕೈಗಡವಾಗಿ ತಂದಿದ್ದ 
ತೊಗರಿಬೇಳೆ (ಕಾವೇರಿ. ೨೬). ೨. (ಆಲಂ) ಸ್ವತಂತ್ರವಲ್ಲದ್ದು ; 
ಅನುಕರಣ; ಎರವಲು: ಕೈಗಡವಲ್ಲದ ಕನ್ನಡ ಜನಜೀವನ... 
ಗುಣಗಳು ಬೆಳಕು ಕಂಡುವು (ವಿಚಾಮಂ. ೧೩೩). ಕೈಕಡ: ಸ್ವಲ್ಪ 
ಹೊಗಳಿ... ಅದೊ ಇದೂ ಹಣಕಾಸಿನವರೆಗೆ ಕೈಕಡಕೊಳ್ಳ ಲಾರಂಭ 
(ರೂಪಸಂ. ೧೩) ; ಹಾಳೂರಲ್ಲಿ ಕೈಕಡವೂ ಹುಟ್ಟುವುದಿಲ್ಲ (ರೂಢಿ). 
[ಕ್ಕೆ (ಆ ಕೆಯ) * ಕಡ] 
ಕೈಗಡಿ; (ಕ್ರಿ). ಕೈಯನ್ನು ಕಡಿ; ತುಂಡುಮಾಡು : ಭೀಕು 
ಗಳಾಗಿಯುಂ ತತ್ತಿಸಮನಾಗಿಯುಂ ಕೈಗಡಿ(ಟ್‌) ಯೆ ಮಡಿವರಂ ಬಿಡದೆ 
ತಳ್ತಾದೊಡಂ (ಅಟ್ಟಮ. ೩-೨). (ಕೈ (ಆ ಕೆಯ್ಯ್‌) + ಕಡಿ] 
ಕೈಗಡ್ಮಿ (ನಾ). ಕೈಬಲ್ಮೆೈ; ಕೈಚಳಕ : ಕಡಿದು ಬಿಸುಡದೆ ಕರುಣಿಸಿ 
ದಡವಗಡಿಸಿದನೆ ತಪ್ಪೇನೆನುತ ಕೈಗಡಿಯ ಪವನಜನೆಚ್ಚು ಕರ್ಣನ ಧನುನ 
ಖಂಡಿಸಿದೆ (ಕುವ್ಯಾದ್ರೋ. ೧೩-೨೬) ; ಕೈಗಡಿಯ ಬಿಲ್ಲಾಳುಗಳುಬಿಗಿದರು 
ಸರಳಲಂಬರೆವ (ಕುವ್ಯಾದ್ರೋ. ೧೪-೩೧). [ಕೈ (ಆ ಕೆಯ್ಯ್‌) * ಕಡ್ಡಿ] 
ಕೈಗಡಿಕಿ (ನಾ). ಕೈ ಕತ್ತರಿಸಿ ಹೋದವಳು; ಕೈತುಂಡಾದವಳು:: 
ಕದ್ದವರು ಕೈಗಡಿಕಿ (ಪಾಳಾಂ. ಕೆ]ಯರು ಮೊಲೆಬಿ ದ್ವವರು ಮುದಿ 
ಗುಂಟಣಿಗಳವಳಿದ್ದೆ ಸೆಯ ಕಟ್ಟೋಲಗದ ಸೋಂಕುಗಳ ಸೊಗಸಿನಲಿ 
(ತೊರರಾ. ೫-೨-೩೪). [ಕೈ (ಆ ಕೆಯ) * ಕಡಿಕ್ಕ + -ಇ] 
ಕೈಗಡಿಗೆ (ನಾ). ಮಣ್ಣಿನ ಸಣ್ಣ ಪಾತ್ರೆ ; ಚಿಕ್ಕ ಗಡಿಗೆ: “ಕರಗಳಂತಿಗೆ 
ಯೆನಲು ಕೈಗಡಿಗೆ* (ಮಂಗರಾ, ೬೨-೨೪). [ಕೈ(೮( ಕೆಯರ್ಯ್‌)* ಗಡಿಗೆ] 


10 


20 


ಕೈಗಲಸು 


ಕೈಗಡಿಯ (ನಾ). ಕೈಚಳಕವುಳ್ಳವನು; ಶೂರ: ಒಡನೊಡನೆ 
ಕೈಮಾಡಿದನು ಕೈಗಡಿಯನಂಚಿನ ಧಾರೆ ದಳ್ಳಿಸಿ ಕಿಡಿಗೆದಲ್‌ದವು 
(ಕುವ್ಯಾಶ. ೨-೮೭); ಇಡಿದುದಂಬರವಂಬಿನಲಿ ಕೈಗಡಿಯನಂಬಿನ ಲಕ್ಷ್ಮ 
ಚೇದವ ನುಡಿಯ ಬಲ್ಲವನಾರು (ಕುವ್ಯಾಶ. ೩-೧೩). [ಕೈಗಡ್ಮಿ + -ಅ್ಯ] 
ಗಡೆ (ಕ್ರಿ). ಕೈಯಿಂದ ಕಡೆ, --ಮಥಿಸು: ರೆಸಾಲಾ, ಮಾರ್ಚಿಕಾ 
-೨ ಮೊಸರು ಕೈಗಡೆದು ಮಾಡಿದ ಮಜ್ಜಿಗೆ (ಸಿದ್ಧಾಂತಿ. ೨೪೬). 
[ಕ್ರೈ (ಆ ಕೆಯಾ) * ಕಡ್ಮೆ) 
| ಕೈಗಣ್ಣಿ (ನಾ). ಕೈಯಲ್ಲಿ ಹಿಡಿದಿರುವ ಕಣ್ಣಿ, ಹಗ್ಗ ; ಚಿಕ್ಕಹಗ್ಗ: 
ಕೈಗಣ್ಣಿಯಲಿ ಕರಿಯ ತುರಿಸಿ ಕಟ್ಟಲುಬಹುದೆ ಮುನಿಪನ ಬರಿಸಲೆನ್ನಳ 
ವಹುದೆ (ಕಾಶಿರಾ. ೧-೧-೪೧). (ಕೈ (ಆ ಕೆಯ) * ಕಣ್ಣಿ] 
ಕೈಗತ್ತಿ "ಕೆಯ್ಸತ್ತಿ' ನೋ. 
ಕೈಗದಕ (ನಾ). ಚಿಕ್ಕಪುಟ್ಟ ಕಳವು ಮಾಡುವವನು ; ಸಣ್ಣ ಕಳ್ಳ: 
*ಕೈಗದಕ - ತುಡುಗ (ಕೈಗಡಕೆ)? (ಜಾನಕೋ. ೪೧). 
[ಕ್ಕೆ (ಆ ಕೆಯ) + ಕದಕ] 
ಕೈಗದಕತನ (ನಾ). ಚಿಕ್ಕಪುಟ್ಟ ಕಳ್ಳತನ; ಎಗರಿಸುವುದು : (4). 
[ಕೈ ಗದಕ + -ತನ] 
ಕೈಗನ್ನಡಿ (ನಾ). ಕೈಯಲ್ಲಿ ಹಿಡಿದುಕೊಳ್ಳಬಹುದಾದ ಕನ್ನಡಿ; 
ಸಣ್ಣ ಕನ್ನಡಿ : ದೇವೇಂದ್ರನ ವಜ್ರಮುಮಿಂದ್ರಾಣಿಯ ಕೈಗನ್ನಡಿಯುಂ 
(ಪಂಪಭಾ. ೬-೩೨ ವ); ಎಸೆದಳ್‌ ಕನ್ನೆ ತೊಳಗಿ ಕೈಗನ್ನಡಿಯೊಲ್‌ 
(ವರ್ಧಪು. ೭-೧೨); ಫೊಡನಿಯೊಳೆಲ್ಲರ ಕೈಗನ್ನಡಿ ಶಾಶ್ವತ ಸಾಕು 
ಮಾರ್ಯ ಸಂಪದ (ನಳಚಂ. ೪೨-೧). [ಕೈ (ಆ ಕೆಯ”) * ಕನ್ನಡಿ] 
ಕೈಗರಡಿಗೆ (ನಾ). ಕೈಯ ಕರಡಿಗೆ, ಸಣ್ಣ ಪೆಟ್ಟಗೆ; ಸಂಪುಟ; 
ಹೆಸ್ತಕರಂಡಕ : ಕೈಗರಡಿಗೆಯ ಕೆರ್ಗಲ್ಲಂ ಕರ್ಚಿ ತೀರ್ಥಮನಾತನ 
ಬಜತ ಬಾಯೊಳೆಆಕಿದಂ (ರಾಮಾಶ್ವ. ೭೯-೨೯). 
[ಕೈ (ಆ ಕೆಯತ್ಸ್‌) + ಕರಡಿಗೆ (ಆ ಕರಂಡಿಗೆ)) 
ಕೈಗರ್ಚು (ಕ್ರಿ). ಕೈಯನ್ನು ತೊಳೆ: ಚಂಪ್ರಾನನೆ ಕೈಗರ್ಚಲೆಜಕಿ 
ಜಲಧಾರೆಯುನುಂ ಕಂಡು (ಚಾವುಂಪ. ೨-೭) ; ಕೈಗರ್ಚಿದೂಟದಂತೆ 
ಗೆಲ್ಲಂಗೊಂಡ ಕಾಳೆಗದಂತೆ (ಧರ್ಮಾಮೃ. ೧೦-೫) ನ ತಜ್ಜಲಜಾಕರದೊಳು 
ಪೊಕ್ಕು ತನ್ನ ಕೆಂಬಜ್ಜೆದೊಳೆದು ಕೈಗರ್ಚಿ (ಶ್ರೀಪಾಲ. ೬-೬೦). 
[ಕೈ (ಆಕೆಯ) + ಕರ್ಚು (೮ ಕಲ್ಟು)] 
ಕೈಗಲ್‌, ಕೈಕಲ್‌, ಕೈಗಲ್ಲು (ನಾ). ಕೈಯಿಂದ ಎಸೆಯುವ ಕಲ್ಲು; 
ಶತ್ರುಗಳ ಮೇಲೆ ಬೀಸಿ ಎಸೆಯಲು ಉಪಯೋಗಿಸುವ ಕಲ್ಲು: ಬಿಜ 
ಬಡಿಗೆ ಕುಠಾರಂ ಕೈಗಲ್‌' ಖೇಟಗ ಫಳಕಂಬಿಡಿದನುರರ್‌ ನೆಜಕಿದುದು 
(ವೀರೇಚ. ೨-೩೧) ; ಕವಣೆಕಲ್ಲಳುಂ ಕೆಯ್ದಲ್ಲುಂ .. . ಕಲ್ಮಟಕೆಯನನು 
ಕರಿಸಿರ್ಕುಂ (ಪಾರ್ಶ್ವಪು, ೩-೧೩೮). ಕೈಕಲ್‌ : ಆಗ ಯುದ್ಧರಂಗದಲ್ಲಿ 
ಬಳಸುತ್ತಿದ್ದೆ ಸಾಮಾನು ಸರಕುಗಳಲ್ಲಿ ಮತ್ತು ಆಯುಧಗಳಲ್ಲಿ ... 
ಗುಡಿಗೆ, ದಡಿ, ದೆಸಿ, ಕವಣೆ, ಕೈಕಲ್‌ (ನಂಜುಂಡ. ೧೩೧). ಕೈಗಲ್ಲು : 
ಖುಗಜಂಬುಳೌಘವನಿಡುವ ಕೈಗಲ್ಲುಗಳ ನೃಪತಿಯ ಕಂಡರಿವರಂದು 
(ಕುವ್ಯ್ಕಾಗ. ೮-೫೬) ; ಕೈಗಲ್ಲ ಗಾಯಂಗಳಿಂದಾವ ರೆಕ್ಕೆ ನಮುಜದಂದೊ 
(ಚಿಬಪು. ೪೬-8೫). (ಕೈ (ಆ ಕೆಯ) * ಕಲ್‌] 
ಕೈಗಲಸು, ಕೈಗಳಸು (ಕ್ರಿ). ಕೈ ಕ್ಸ ಬೆರ ಸು; ಕೈಗೆ ಕ್ಸ ಹೆತ್ತು ; 
ಕಲಹಕ್ಕೆ ತೊಡಗು : ಭೂರಿ ಭುಜಬಲರೊಡನೆ ಕೈಗಲಸಿ ಬಾಳ್ವರಂ 
ನಾನೊಬ್ಬರೆಂ ಕಾಣೆ (ತುರಂಗ. ೬೦-೧೮); ಇಂತು ತಮ್ಮೊಳಗೆ 
ಮೂದಲಿಸುತ್ತ ಬಲು ಸಂಥ ಪೌರುಷದಿ ಕೈಗಲಸುತ್ತಾ ( ಕೃಅಕಾ. ೪೯). 
ಕೈಗಳೆಸು : ಅತಿರಥ ಮಹಾರಥರು ಕೈಗಳಸೆ ಗುರುತನುಜ ದ್ರುಪದನಂ 
ಕೆಣಕಿದನು (ತುರಂಗೆ. ೪-೨೪) [ಕೈ (ಆ ಕೆಯ್ಸಿ) + ಕಲಸು] 


ಕೈ 


ಕೈಗಲಿ 


ಕೈಗಲಿ (ನಾ). “ಶೂರ ; ಪರಾಕ್ರಮಿ; ಭುಜಬಲಶಾಲಿ” (ಪ್ರಧಣ್ಣ). 
(ಕ್ರಿ ಆ ಕೆಯ) * ಕಲ್ಮಿ) 
ಕೈಗಲ್ಲು "ಕೈಗಲ್‌' ನೋ. 
ಕೈಗನಸ "ಕೈಗವಸು? ನೋ. 
ಕೈಗನಸು, ಕೈಗವಸ (ನಾ). (ಚಳಿಯಿಂದ ರಕ್ಷಣೆಹೊಂದಲು) 
ಕೈಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಟರ ಉಪಯೋಗಿಸುವ 
ಚೀಲ, --ಗವಸಣಿಗೆ; ಹಸ್ತಕವಚ: "ತೊಗಲು, ಹತ್ತಿ, ರೇಷ್ಮೆ, 
ಉಣ್ಣೆ... ಇದರಿಂದ ಮಾಡಿದ, ಸಾಮಾನ್ಯವಾಗಿ ಬೆರಳುಗಳು ವಿಂಗಡ 
ವಾಗಿರುವ ಕೈಗವಸು, ಕೈಚೀಲ? ' (೧1೦೪೮. ಇಂಕನಿ). ಕೈಗವಸೆ: 
ನಾನು ನನ್ನ ಕೈಗವಸಗಳನ್ನು ಮರೆತಿದ್ದೆ ( ಶಾಲೆವು. ೧೬೫), 
[ಕ್ಕೆ (ಆ ಕೆಯ) + ಗವಸು) 
ಕೈಗಳಸ (ನಾ). ೧. ಕೈಯಲ್ಲಿ ಹಿಡಿದಿರುವ ಕಲಶ. ೨. (ಆಲಂ) 
ಅತ್ಯಂತ ಪ್ರೀತ್ಯಾದರಗಳಿಗೆ ಪಾತ್ರವಾದ ವಸ್ತು : ಎನ್ನ ಕೈಗಳಿಸಮೆ 
ಇಂತುಮೆಂಬರೆ, ಶ್ರೀರಾಮಂ ಕಲ್ಲೆರ್ದೆಯನೆ (ಉಮಾಶ್ವ. ೪೪-೧೭). 
[ಕೈ (ಆ ಕೆಯ್ಮ್‌) + ಕಳಸ್ಕ (ಇ ಕಲಸ)) 
ಕೈಗಳಸು "ಕೈಗಲಸು > ನೋ. 
ಕೈಗಳಿ "ಕೆಯ್ದಟು? ನೋ. 
ಕೈಗ "ಕೆಯ್ಗಟೀ' ನೋ. 
ಕೈಗಬಕಿವು (ನಾ). ಕೈಮೀರುವಿಕೆ; ಅತಿಶಯ : ನೀಂ ಪೃಥಾಸುತರೆಂ 
ನೋಯಿಸಲಾಗದೆಂದು ನುಡಿದೇನಾಮಾರ್ತೆಮೇ ನಿನ್ನೊರಂಟುತನಂ 
ಕೈಗಟ್‌ವಾಯ್ತು (ಪಂಪಭಾ. ೧೦-೧೦) ; ಸೈಪು ಕಣ್ಣೆಆಕಿದುದೆಂದಾನಂದ 
ಬಾಷ್ಪಾಂಬು ಕಣ್ಮಲರಿಂ ಕೈಗಟಕಿವಾಗಿ ಪೊಣ್ಮೆ (ಸಂರಾಮಾ. ೬-೪೫). 
[ಕೈ ಗಟಕಿ (ಆ ಕೆಯ್ದ್‌) + -ವು] 
ಕೈಗಾ "ಕೆಯ್ಸಾ' ನೋ. 
ಕೈಗ್ಳಾ "ಕೆಯ್ಸಾ' ನೋ. 
ಕೈ ಗಾಡ (ನಾ). ಕೈಚಳಕ; ಸಾಮರ್ಥ್ಯ; ಹಸ್ತಕೌಶಲ: ಈ ಪುರುಷನ 
ನಿರ್ಮಿಸಿದಜನ ಕೈಗಾಡದ ಬಗೆಯಿನ್ನೆಂತೊ (ಕಂನವಿ. ೯-೧೦೩). 
[ಕ್ರೈ (ಆ ಕೆಯತ್‌) * ಗಾಡ್ಯ) 
ಕೈಗಾಡಿ (ನಾ). ಕ್ಸ ಯಿಂದ ತಳ್ಳುವ ಗಾಡಿ; ಸಣ್ಣಗಾಡಿ: 
ಬೀದಿಗಳಲ್ಲಿ ತಿರುಗಾಡುವ ಎಲ್ಲ ಕೈಗಾಡಿಗಳಲ್ಲಿಯೂ ತಿಂಡಿಗಳು 
ತುಂಬಿರುತ್ತವೆ (ಮಹಾತ್ಮ. ೩೯). [ಕೈ (ಆ ಕೆಯ್ಮ್‌) + ಗಾಡಿ] 
ಕೈಗಾಢಿಕೆ (ನಾ). ಕೈಚಳಕ; ಹಸ್ತಕೌಶಲ: ಅಡಲೇನಾ ರಾಘವನ 
ಕೈಗಾಢಿ (ಪಾಕಾಂ. ಡಿ; ಗೂಡಿ]ಕೆಯ ಕಣೆಕತ್ತಲೆಯ ಕಟ್ಟಾಡಿಕೆಯ 
ಖಳನವಯವವ ಬಗಿದುಗಿದುದಗಲದಲಿ (ತೊರರಾ. ೬-೨೮-೨೨)- 
[ಕೈ (ವ ಕೆಯ್ಯ್‌) + ಗಾಢಿಕೆ] 
ಕೈಗಾಣ್‌, ಕೈಗಾಣು (ಕ್ರಿ). (ಫಲವನ್ನು ಕೊಡುವ ವಿಷಯದಲ್ಲಿ) 
ದಿಟವಾಗು ; ಅನುಭವಕ್ಕೆ ಬರು; ಚೆನ್ನಾಗಿ ತಿಳಿದಿರು: ಬಜೆಯ 
ಭಸ್ಮಮಂ ಜೇನುತುಪ್ಪದಿಂ ಕೊಳ್ಳಲು ಕೆಮ್ಮು ಬಿಡುಗಡೆಯಾಹುದು 
ಇವು ಮೂರು ಕೈಗಂಡ ಸಿದ್ಧಿ ಪ್ರಯೋಗ (ಸಕವೈ. ೨೦೭). ಕೈಗಾಣು ; 
ಕೈಗಂಡ ಕಳ್ಳ ಜೈಲಿಗೇ ಕಳಿಸಬೇಕು (ಪತಿ. ೩೦) ; *ಕೈಗಂಡ ಕೆಲಸ 
ಅಭ್ಯಾಸವಾದ ಕೆಲಸ? (ಗಂಗಾಮ. ೯೯). [ಕೈ(ಆ ಕೆಯತ) ಇ ಕಾಣ್‌) 


ಕೈಗಾಣ, ಕಯ್ಗಾಣ, ಕಯ್ಯಿಗಾಣ (ನಾ). ಕೈಯಿಂದ 
ನಡೆಯಿಸುವ ಗಾಣ: ಎತ್ತುಗಾಣ ೧ ಕೈಗಾಣ ೧ (ಸೌಇಇ. 3-1, 


೧೦೭-೨೫ ; 1050); ದೇವರ್ಗ್ಗೂರ್ಮ್ಮೂಧ್ಯಡೊಳೆ ನಡೆನೆತ್ತುಗಾಣ ಪೊನ್ನು 
ಕೈಗಾಣವೊ ನ್ನು (ಎಕ. ೫1, ದಾವಣ. ೧೩೩-೨೫ ; 1071) ; ದೇವರ 
ನಂದಾದೀವಿಗೆಗೆ ಕೈಗಾಣ೧ (ಎಕ ೪, ಕಡೂರು ೧೬-೭೬; 1203). 


ಕೈಗಾನಲು ದಾಸ್ತಾನು 


ಕಯ್ಸಾಣ: ಎರ್ತುಗಾಣಮುಂ,೧೨ ಮನೆಯ ಸಾನ್ಯುಮುಂ ೧ ಕಯ್ಗಾ 
ಣಮುಂ(ಎಕ. ೫1, ದಾವಣ. ೨೦-೨೧; 1045). ಕಯ್ಯಿಗಾಣ: ಕಯಿಿಗಾಣ 
ಯೆತ್ತುಗಾಣ ಎತ್ತು ಕೊತ್ತು ಬಂಡಿ ಕುದುರೆಯ ಕುಳಿ (ಎಕ. 1x (5), 
ಬೆಂಗಳೂ. ೧೬೨-೪; 1408). [ಕೈ (ಆ ಕೆಯ) + ಗಾಣ] 


5 | ಕೈಗಾಣಿಕೆ "ಕೆಯ್ಸಾಣೈ' ನೋ. 


25 


KE) 


45 


ಕೈಗಾಣಿಕೆಯಿಕ್ಕು (ಕ್ರಿ). ಕೈಗಾಣಿಕೆಯನ್ನು ಕೊಡು: ಕಂಡು 
ಕೈಗಾಣಿಕೆಯಿಕ್ಕಿ ರಾಯನ ಪದ ಪುಂಡರೀಕನನು ಮತ್ತವನು ಕಂಡನು 
(ಕುರಾಸಾಂ. ೪೩-೫). [ಕೈಗಾಣಿಕೆ (ಆ ಕೆಯ್ಯಾಹೈ) * ಇಕ್ಕು] 

ಕೈಗಾಣು "ಕೈಗಾಣ್‌ >: ನೋ. 

ಕೈಗಾಯ್‌ "ಕೆಯ್ಲಾ' ನೋ. 

ಕೈಗಾಯಿ "ಕೆಯ್ಗಾ' ನೋ. 

ಕೈಗಾಯು "ಕೆಯ್ದಾ? ನೋ. 

ಕೈಗಾರ (ನಾ). ಕೈಚಳಕವುಳ್ಳವನು; ಹಸ್ತಕೌಶಲವುಳ್ಳವನು ; 
ಜಾಣ: ಕೈಗಾರನಾದ ಫತ್ತೇಜಂಗನು... ತನ್ನ ಖಡ್ಗದಿಂದ 
ಶತ್ರುನನ್ನು ಬಲವಾಗಿ ಪ್ರಹರಿಸಿ ವನು (ಭಾರವಿ, 66). 

(ಕ್ಕ (ಆ ಕೆಯಾ) + -ಕಾರ್ಯ (ಆ -ಕಾಜ)] 

ಕೈಗಾರಿಕೆ (ನಾ). ೧. ಕೈಕೆಲಸ; ಹಸ್ತಕೌಶಲದ ಕೆಲಸ: ಎಷ್ಟೋ 
` ಗವಿಗಳಲ್ಲಿ ಕೌಶಲ್ಯದ ಕೈಗಾರಿಕೆಯನ್ನು ನೋಡಿ ಬಹು ಅಶ್ಚರ್ಯ 
ವಾಗುತ್ತದೆ (ಮುಂಬಯಿ. ೫-೧೦೭). ೨. ಕೈಕೆಲಸದಿಂದ ಅಥವಾ 
ಯಂತ್ರ ಮೊದಲಾದವುಗಳಿಂದ ನಡಸುವ ಉತ್ಪಾದನೋದ್ಯಮ: 
ಪ್ರಸ್ತುತ ಕೈಗಾರಿಕೆಗೆಳಲ್ಲಿ... ಕಲ್ಲಿದ್ದಿಲಿನ ಮಹತ್ವ ಮತ್ತು ಅವಶ್ಮಕತೆ 
ಇದ್ದೇ ಇರುತ್ತದೆ (ಸಸ್ಯಕ. ೧೩೨). &. ತೋಳ್ಬಲ; ಬಾಹುಶಕ್ತಿ: 
ರಾಯನ ಹಿಡಿವ ಕೈಗಾರಿಕೆಯ ಸಾಹಸವದೆಲ್ಲಿ (ತುರಂಗ. ೪೯-೧೭). 

[ಕೈಗಾರ + -ಇಕೆ] 

ಕೈಗಾರಿಕೋದ್ಯನಿ (ನಾ). ಕೈಗಾರಿಕೆಯ ಕಸುಬಿನವನು; 
ಕೈಗಾರಿಕೆಯೇ ಉದ್ಯೋಗವಾಗಿ ಉಳ್ಳವನು: ಶ್ರೀ ಸುಬ್ಬರಾಯ 
ನೆನುವವರು . , . ಕೈಗಾರಿಕೋದ್ಯ ಮಿಯವರು (ಇಂಚಾಪ. ೩೫-೬೩). 

[P ಈ ರೂಸ ವ್ಯಾಕರಣ ಶುದ್ಧವಲ್ಲ) 

ಕೈಗಾವಲು (ನಾ). ೧. (ಮುಂದಿನ ಪ್ರಯೋಜನಕ್ಕಾಗಿ) 
ಕಾದಿರಿಸಿದುದು: ಉಳಿದ ಸುಮೂರು ಒಂದು ಸಾವಿರ ಮಂದಿಯನ್ನು 
ಕೈಗಾವಲಳಿಗಿ ಇಟ್ಟಿರುತ್ತಿತ್ತು (ಸೋಕ್ರಮ. ೧೩). 3. ಬಳಿಯಲ್ಲೇ 
ಇರುವವನು; ಅಂಗರಕ್ಷಕ ಅಥವಾ ರಕ್ಷಣೆಗಾಗಿ ಯಾವಾಗಲೂ 
ಬಳಿಯಲ್ಲೇ ಇಟ್ಟುಕೊಂಡಿರುವ ವಸ್ತು: (ಕಷ್ಟಕ್ಕೆ, ಸಮಯಕ್ಕೆ 
ಆದಾನು, ಆದೀತು ಎಂದು) ಒಬ್ಬನು ನೆಚ್ಚಿರುವ ವ್ಯಕ್ತಿ, ವಸ್ತು: 
ಅನಲಂಬ, ಕೈಗಾವಲು, ಸಹಾಯಕೆ, ಪಕ್ಷೀಯ (stand by ಇಂಕನಿ). 
೩. ಮಾಸಲು ಪಡೆ. [ಕೈ (ಆ ಕೆಯ) + ಕಾವಲು (ಆ ಕಾನಲ್‌,)] 

ಕೈಗಾವಲು ಆಟಿಗಾರ (ನಾ). * (ಪಂದ್ಯದಾಟಗಳಲ್ಲಿ) ಬದಲಿ 
ಬೇಕಾದಾಗ ಆಟಕ್ಕೆ ತೆಗೆದುಕೊಳ್ಳಲು ಆರಿಸಿಟ್ಟುಕೊಂಡಿರುವ 
ಹೆಚ್ಚಿಗೆಯ ಆಟಿಗಾರ ” (Reservist ಇಂಕನಿ). 

[ಕೈಗಾನಲು * ಆಟಿಗಾರ] 

ಕೈಗಾವಲುಚಕ್ರೆ (ನಾ). “(ಆಪತ್ಕಾಲಕ್ಕಾಗಿ ಮೋಟಾರು ಗಾಡಿ 
ಗಳಲ್ಲಿ) ಗಾಳಿತುಂಬಿ ಸಿದ್ಧವಾಗಿಟ್ಟುಕೊಂಡಿರುವ, ಆರೆಕಾಲು 
ಗಳಿಲ್ಲದ, ಹೆಚ್ಚಿನ ಚಕ್ರ” (5೬pಗy ಇಂಕನಿ). [ಕೈಗಾವಲು * ಚಕ್ರ] 

ಕೈೈಗಾವಲು ದಾಸ್ತಾನು (ನಾ). ಕಷ್ಟಸಂದರ್ಭಗಳಲ್ಲಿ ಉಪಯೋಗಿಸಿ 
ಕೊಳ್ಳಲು.ಮಾಸಲಿಟ್ಟ ವಸ್ತುಸಂಗ್ರಹ (8850೯56004 ಪತ್ರಿನಿ. ೧೨). 

[ಕೈಗಾನಲು * ದಾಸ್ತಾನು] 


ಕೈಗಾನಲು ಮೊಬಲಗು ೨೧೨೨ ಕೈಗುಣ 


ಕೈಗಾನಲು ಮೊಬಲಗು (ನಾ). ೧. ಮುಂದೆ ಒದಗಬಹುದಾದ! 
ಖರ್ಚಿಗಾಗಿ ಪ್ರತ್ಯೇಕವಾಗಿ ತೆಗೆದಿರಿಸಿದ ಹಣದ ಮೊತ್ತ; 
ಸಂಪತ್ತು : ಭಾರತದ «ಆಕಸ್ಮಿಕತಾ ನಿಧಿ? ಎಂದು PE, 
ಕೈಗಾವಲು ಮೊಬಲಗಿನ ಸ್ನ ಭಾವದ ಒಂದು ಆಕಸ್ಮಿಕತಾ ನಿಧಿಯನ್ನು 
ವಿಧಿದ್ವಾರಾ ಏರ್ಪಡಿಸಬಹುದು (ಭಾಧಾನ. ೧೫೧). ೨. ಸರ್ಕಾರಿ 
ಕೆಲಸದ ಖರ್ಚಿಗಾಗಿ ಒಬ್ಬ ವ್ಯಕ್ತಿಗೆ ಮುಂಗಡವಾಗಿ ಕೊಟ್ಟ 
ಕೈಹಣ (15೯65೬ ಪತ್ರಿನಿ. ೪9). [ಕೈಗಾವಲು * ಮೊಬಲಗು] 

ಕೈಗಾವಲುವಸ್ತು (ನಾ). “ಉಪಯೋಗಿಸಿಕೊಳ್ಳದೆ ಇಟ್ಟಿರುವ 
ಆದರೆ ಬೇಕಾದಾಗ ಉಪಯೋಗಕ್ಕೆ ಒದಗುವ ವಸ್ತು, ಮೊತ್ತ” 
(Reserve. ಇಂಕನಿ). [ಕೈಗಾನಲು + ವಸ್ತು] 

ಕೈಗಾವಲು ಸೈ ಸ ನ್ಯ (ನಾ). “ಯುದ್ಧ ಕಾರ್ಯದಲ್ಲಿ ಆಗಲೇ ತೊಡಗ 
ಗೊಡೆ, ಬೆಂಬಲಕ್ಕಾಗಿ ಅಥವಾ ಹಿಮ್ಮೆಟ್ಟುವ ತಮ್ಮ ಸೈನ್ಯದ 
ರಕ್ಷಣೆಗಾಗಿ ಕಾಯ್ದಿಟ್ಟಿರುವ ಸೈನ್ಯ; ಆಪತ್ತಿನ ಅಥವಾ 
ಜರೂರಿನ ಸಂದರ್ಭಗಳಲ್ಲಿ ಕರಸಬಹುದಾದ ಕ್ರಮವಾದ ಹ 
(Reserve, ಇಂಕನಿ). [ಕೈಗಾವಲು + ಸೈನ್ಯ] 

ಕೈಗಾವಲುಹಣ (ನಾ). ಮುಂದಿನ ಅನಿರೀಕ್ಷಿತ ಸಂದರ್ಭಗಳಿಗಾಗಿ 
ಕಾದಿರಿಸಿದ ಹಣ; ಆಪದ್ಭನ: (ಅಕಸ್ಮಾತ್ತಾಗಿ ಬರಬಹುದಾದ ತಗಾದೆ 
ಗಳಿಗೆ ಅಥನಾ ಕೋರಿಕೆಗಳಿಗೆ ಹಣ ಪಾವತಿ ಮಾಡುವುದಕ್ಕಾಗಿರುವ) 
ಬ್ಯಾಂಕಿನ ದಣಿಯ ಕೈಗಾನಲು ಹೆಣ (ಣೀಗೀ. ಇಂಕನಿ). 

[ಕೈಗಾವಲು *- ಹಣ (ಆ ಸಣ್ಮ)] 

ಕೈಗಾಹು (ನಾ). ೧. ರಕ್ಷಣೆ. ೨. ಕೈಸೆರೆ; ಬಂಧನ: ರಕ್ಕಸರ 

ಕೈಗಾಹಿನೊಳಗಾಂ ಸಿಕ್ಕಿದೆನು ಕರುಣಾಳು ರಕ್ಷಿಸು (ಕೌಶಿರಾ. ೩೭-೧೬). 
[ಕ್ರೈ (ಆ ಕೆಯ) * ಕಾಹು, (ಆ ಕಾಪು) 

ಕೈಗಿಡು'ಕೈಗೆಡು 'ನೋ. 

ಕೈಗುಂಟೆ (ನಾ). ಕೈಯಿಂದ ಎಳೆಯುವ ಮರದ ಹಲಗೆಯನ್ನುಳ್ಳ 
ಸಾಧನ; ಸಣ್ಣ ಕುಂಟಿ: ಆ ಮೇಲೆ ಸಣ್ಣಗುದ್ದಲಿ, ಕೈಗುಂಟಿಗಳಿಂದ 
ನೆಲವನ್ನು ಹಳ್ಳ ತಿಟ್ಟು ಗಳಿಲ್ಲದಂತೆ ಒಂದೇ ಮಟ್ಟಿವಾಗಿ ಮಾಡಬೇಕು 
(ತರದೆ. ೬೭). (ಕ್ಕೆ (ಆ ಕೆಯ್ಸ್‌) + ಕುಂಟ] 

ಕೈಗುಂಡಿಗೆ (ನಾ). ಕೈಯಲ್ಲಿ ಹಿಡಿದುಕೊಳ್ಳುವ ಕಮಂಡಲು; 
ಜಲಪಾತ್ರೆ; ಹಸ್ತಕಮಂಡಲು : ಅತ್ರಿಪುತ್ರನ ಕೈಗುಂಡಿಗೆಯಂ 
ಕೀಟ್ಮಾಡುವೊಂದು ಪಳಿಕಿನ ಕರವತಿಗೆಯಿಂಂ (ರಾಮಾಶ್ವ. ೭೫-೨೨). 

(ಕೈ (ಲ. ಕೆಯ್ಯ್‌) + ಗುಂಡಿಗೈ) 

ಕೈಗುಂಡು (ನಾ). ೧. ಕೈಯಿಂದ ಎಸೆಯುವ ಗುಂಡು; ಒಂದು 
ಯುದ್ಧೋಪಕರಣ: ಉಗಿವ ಸರಿನೇಣಂಗಳ ಕೈಗುಂಡುಗಳ ಕವಣೆಯ 
ಲೌಡಿ: ಕರವಾಳುಗಳ ಜೋಡಿಸಿ ಜೋದರಡರಿದರು (ಕುವ್ಯಾದ್ರೋ. ೩-೫) ; 
ಭಾರಿದೊಲೆಯ ಒಂದಿ ಸೇರಿಸಿದ ದಸಿ ಕೈಗುಂಡು ಪೆಟಿಲುಗಳ ಸಂದಣಿಯ 
ತಡವ ಹುಲಿಮುಖವಂಕದಾರಗಳ (ಲಶಿಚಿಂ. ೩೧-೬). ೨. (ಉಕ). 
ಮಕ್ಕಳ ಮುಂಗೈಗೆ ತೊಡಿಸುವ ಚಿನ್ನದ ಗುಂಡುಗಳ ಒಂದು 
ಆಭರಣ. [ಕೈ (೮ ಕೆಯ್ಮ್‌) + ಗುಂಡ್ಮು] 

ಕೈಗುಂದಿಸು (ಕ್ರಿ). ಕಡಮೆ ಮಾಡು; ತಗ್ಗಿಸು; ಕುಗ್ಗಿಸು: 
ಆರ್ತಿಯಂ ಪೊಂಗಿಸುತ್ತುಂ ಬಲಮಂ ಕೈಗುಂದಿಸುತ್ತುಂ (ರಕ್ಷಾಶ. ೨೭). 

[ಕೈಗಂಂದು, + -ಇಸ್ಕು] 

ಕೈಗುಂದು, (ಕ್ರಿ). ಕೈಯ ಶಕ್ತಿ ಕುಂದಿಹೋಗು; ಬಲ ಕುಗ್ಗು: 
ಪೊಡೆವಾಶಂ ಜೋಲ್ಡು ಕೈಗುಂಡೆ ಕಂಡಾರುತ್ತುಂ ಮುಳಿದೊತ್ತಿ ನೂಂಕಿ 
(ಕಬ್ಬಿ ಕಾ, ೨೭೭); ಕೈಗುಂದಿ ನೋಡುತ ದೆಸೆದೆಸೆಯಂ (ಬಸಪು. ೨೬-೩೦); 


5 


20 


28 


40 


`ಸ ಜಾತ್‌ ಜಾರು ಸು ಸಂತ್‌ ಭುಜ್‌ ಚ Er ರಾನಿ ಸಸ ಸವನಿ) ದಾ, 
pd ಲು 
pa & 5 


ಜವನ ಪರಿಗಿಂಬಿಲ್ಲ ಕೊಂಡೊಯ್ವರು ಕೈಗುಂದಿದರು (ಕುವ್ಯಾಭೀ. ೯-೨೨); 
ಅನುಜ ಕೈಗುಂದಿದನು ನಿಮಿಷದಲಿ (ಕೌಶಿರಾ, ೩೬-೬೭) ; ಅನಿಮಿತ್ತ 
ಮಾಕೆಯಂ ಪಳಿದ ಕಾರಣದಿಂದೆ ನಿನಗೆ ಕೈಗುಂದುತಿದೆ (ಜೈಮಿಭಾ. 
೨೩-೪೧). [ಕ್ರೈ (ಆ ಕೆಯ) + ಕುಂದರ) 
ಕೈಗುಂದ್ಕು (ನಾ). ಕೈಯಶಕ್ತಿ ಕುಗ್ಗುವಿಕೆ: ಕೈಗುಂದಿನೂಟಃಗ 
ದೊಳಿರೆ ನೀನಲ್ಲದಾವಂ ಮೇಣೀ ಕಜ್ಜದೊಳ್‌ ಸಾಲ್ವಂ (ರಾಮಾಶ್ಚ. 
೪೭-೧೧). [ಕ್ಕೆ (೭ ಕೆಯ) + ಕುಂದ್ಕು] 
ಕೈಗುಕ್ಕು (ನಾ). - ಕೈತುತ್ತು : (8). 
[ಕೈ (ಆ ಕೆಯ್ಯ) + ಗುಕ್ಕು,] 
ಕೈಗುಟಿಕ (ನಾ). ಜೊತೆಗಾರ ; ಸಹಾಯಕ: “ಅನುಬಂಧ = ಕೆಲಸಕ್ಕೆ 
ಕೈಗುಟಿಕಾಗೋಣ ೫ (ಗಂಗಾಮ. ೯). 
[ಕೈ [ಆ ಕೆಯ್ಯ) + ಗುಟಿಕ್ಕ (ಆ ಕೊಡುಗ)] 
ಕೈಗುಟಿಕ, ಕಯ್ಲುಟಿಗ (ನಾ). ಕೈಚಪ್ಪಾಳೆ ಹೊಡೆಯುನವನು: 
“ ಹಸ್ತ ತಾಡಕ ” (ಪ್ರಭಣ್ಣ). ಕಯ್ಮುಓಗ: ಕಯ್ದುಟಗಂ, ಹಸ್ತ 
ತಾಡಕಃ (ಕಬ್ದಾನು. ೫೪೮ ವ್ಯಾಖ್ಯಾ). 
[ಕೈ ಬಿ (< ಕೆಯ) + ಕುಟಕ] 
ಟ್ಟು (ಕ್ರಿ). ಕೈಗಳನ್ನು ಕುಟ್ಟು; ಚಪ್ಪಾಳೆ ಹೊಡೆ: ಇರುಳಿ 
ದೇನತಿಶಯಂ ಬೆರಸಿ ತಂದೀಕ್ಷಿಸಲು ತರುಣಿಯರು ಕೈಗು[ಪಾಠಾಂ. ತ]ಟ್ಟಿ 
ದರಹಾಸದಿಂ ನೋಡೆ (ವೆಂಕರಾ. ೧-೫-೫೧). 
[ಕ್ಟ (ಆ ಕೆಯ) * ಕುಟ್ಟು) 
ಕೈಗುಡಿ, (ನಾ). ಕೈಯಲ್ಲಿ ಹಿಡಿಯುವ ಬಾವುಟ; ಸಣ್ಣ ಬಾವುಟ, 
ಪತಾಕೆ: ತಳಿತ ಕೈಗುಡಿಗಳ ಪಿಡಿದ ವೃಷಭಧ್ವಜಂಗಳ ಹಲವು 
ಕೇಳಿಕೆಯ ಸಡಗರದ ಸಂಭ್ರಮದ ಸೌರಂಬದಿಂ ಮಾಜ (ಸಿದ್ಧರಾ. 
೬-೨೧) ; ಕೈಗುಡಿಗಳಲಿ ಕುಣಿದರು ಸುರರು ಸುಮ್ಮಾನದ ಸೆಗಾಢದಲಿ 
(ನಿಭಾಗ. ೩-೯-೩೭). [ಕೈ (ಆ ಕೆಯ್ಯ್‌) * ಗುಡಿ) 
ಕೈಗುಡ್ಮಿ (ನಾ). ಮುಗಿದ ಕೈ: ನುಡಿಯಲಮ್ಮದೆ ಕಾಂತೆಯಿರೆ 
ಕೈಗುಡಿಯ ಕಿಂಕರಭಾವದಲಿ ಕಪಿ ನುಡಿದನು (ತೊರರಾ. ೫-೩-೮೩). 
[ಕೈ (ಆ ಕೆಯ್ಯ್‌) + ಕುಡ್ಮಿ] 
ಕೈಗುಡಿತೆ "ಕೆಯ್ಗುಡುತೆ' ನೋ. 
ಕೈಗುಡು "ಕೆಯ್ಲೊಡು' ನೋ. 
ಕೈಗುಣ (ನಾ). ೧. ಕೈಯ ಶಕ್ತಿ, ಸಾಮರ್ಥ್ಯ ; ಹಸ್ತಕೌಶಲ : 
ತೋಜುವೆನು ಕೈಗುಣವನೆನುತೈದಾಜಣು ಶರದಲಿ ಕರ್ಣನೆಡೆಯನು 
ಡೋಜುಗಳೆಯಲು (ಕುವ್ಯಾದ್ರೋ. ೫-೨೮) ; ನ 
ತೋಯಖುವೆನೆನ್ನ ಕೈಗುಣವ (ತೊರರಾ. ೫-೪-೨); ಸೃಷ್ಟಿಗೆ ಮೈಸೂರ 
ಬೆಟ್ಟದ ಚಾಮನ ಸಟ್ಟಿ ದಾನೆಗಳ: ಸ ನಿಟ್ಟಿಸಿ ಬಜ (ಕಂನವಿ. 
es ; SRN . ತನ್ನೈದುಂ ಕಣೆ ಕಾದಿ ಗೆಲ್ವ 
ಕೈಗುಣಕ್ಕೆ ನೆರಂ ಬಾರದೆಂದು ರು (ರಾಮಾಶ್ವ. ಹ 
೨. (ಹಿಡಿದ ಕಾರ್ಯವನ್ನು ಸ ಸಫಲಗೊಳಿಸುವ) ಕೆಯ ಮಹತ್ವ 
ಪ್ರಭಾವ; ಹಸ್ತಗುಣ : ವರಮುಖಿ ನಿನ್ನ ಕೈಗುಣದಿನಾದ ಸುಗಂಧ 
ವಿಲೇಪನಂಗಳೇ ದೊರೆಯವಿವಾರ್ಗೆ ಹೋಗ್ಯಮೆನೆ ಯೋಗ್ಯನೆ 
ನೀನೆನುತಂತರಾತ್ಮನಂ ಬರೆತೆಗೆದು (ಜಗವಿ. ೬-೨೦) ; ಹಳ್ಳಿಗಳ ಮಟ್ಟಗೆ 
ಕೋಗ ನಿಧಾನ, ಚಿಕಿತ್ಸೆಗಳಿಗಿಂತ ಕೈಗುಣ ಮುಖ್ಯ (ಜಾರುದಾ. ೨೭); 
ಬಂದ ಕೆಲವೇ ದಿನಗಳಲ್ಲಿ ಅವರ ಕೈಗುಣ ತುಂಬ ಒಳ್ಳೆಯದೆಂದು ಪ್ರಸಿದ್ಧಿ 
ಯಾಯಿತು (ದೀಪದ. ೯೮). ೩. ಕೈಯ ಅಭ್ಯಾಸ, --ರೂಢಿ; 
ಬಳಕೆ; ಪರಿಪಾಠ: *ಕೈಗುಣ- ಕೈಪರಿಪಾಠ ” (ಜಾನಕೋ. ೪೧). 
[ಕ್ಕೆ (ಆ ಕೆರ್ಯ) * ಗುಣ್ಯ) 


na 


ಗುತ್ತು 


ಕೈಗುತ್ತು, ಕಯ್ಲುತ್ತು, ಕೈಕುತ್ತು (ನಾ). ೧. ಕೈಯಿಂದ 
ಕುತ್ತು, ತಿವಿ —ಗುದ್ದು: ಕೆಡೆದ ಮದಾಂಧಗಂಧ ಸಿಂಧು 
ರಂಗಳಡಿಯೊಳಡಂಗಿದನೆ ಗೆತ್ತು ಕೈಗುತ್ತಿನೋಡಿಯುಂ (ಗದಾಯು. 
೬-3೮ವ) ; ನೀರ್ಗೆತ್ತು ಬೆಳ್ತನದಿಂ ಕತ್ತರಿವಾಣಿಯಂ ಜಡಜನಂ 
ಕೈಗುತ್ತಲೇಟ್ಮ ರ್ಪವೋಲ್‌ (ಪಂರಾಮಾ. ೩-೪೪); ಇತ್ತ ಭೂರಿಶ್ರವನು 
ಭಾರಿಯ ಹತ್ತು ಸಾವಿರೆ ರಥಸಹಿತ ಕೈಗುತ್ತಿದನು ರಣವಿಜಯಲಕ್ಷ್ಮಿಯ 
ಲಲಿತ ಕಬರಿಯಲಿ (ಕುವ್ಯಾದ್ರೋ. ೧೪-೧); ಕೈಗುತ್ತಿದವರನು ಕಡಿಕಡಿದು 
ಹೆಣಗುತ್ತರಿಯನೊಟ್ಟದರು (ತೊರರಾ. ೬-೧೩೭೩೯). ಕೆಯ್ಲುತ್ತು : 
೧. ಮಹಾರಾಜನ ಕಣ್ಣಿಲಿಮೊಗಕ್ಕೆ ಕಯ್ಲುತ್ತಲು ಉರವಣಿಸುವನು 
(ಜಿಟ್ಟ ಅ. ೯೦-೧೪). ಕೈಕುತ್ತು : ೨. (ಕರಾ) ಊಟಕ್ಕೆ ತೊಡಗು. 
ಕೈಗುತ್ತಿ ಕೊಳ್‌ - ಕೈಯಿಂದ ಬಲಾತ್ಕಾರವಾಗಿ ಹಿಡಿ; 
ತುಡುಕು; ಕಿತ್ತುಕೊಳ್ಳು : ಕೈಗುತ್ತಿಕೊಂಡುಂಡಾರು ಜೀವಿಸಿದರ್‌ 
(ಸಿದ್ಧರಾ. ೫-೧೩) ; ಕೈಗುತ್ತಿಕೊಂಡಳು ಖಳನ ಕೈಯ ಕರಾಳ ಖಡ್ಗವನು 
ಎತ್ತಿ ಹೊಡೆದಳು ತಲೆಯನಾ ದುರ್ವೈತ್ತರದಿ ನಾಯಕನ ಮೊದಲಲಿತುತ್ತು 
ಗೊಂಬುದೆನುತ್ತ (ನಿಭಾಗ. ೫-೬-೩೨). (ಕೈ (ಆ ಕೆಯ್ಯ) * ಕುತ್ತು] 
ಕೈಗುದಿಗೆ (ನಾ). ಕೈಯಲ್ಲಿರುವ ದೊಣ್ಣೆ: ಹೋಗಹೇಳವನೇಕೆ 
ಬಂದನು ಬಾಗಿಲಲಿ ಹೊಗಲೀಸದಿರಿಯೆನೆ ಕೈ ಗುದಿಗೆಗಳ ಖಳರು 
ತರುಬಿದರಾ ವಿಭೀಷಣನ (ತೊರರಾ. ೬-೨-೫೪) ; ಧರೆಯೊಳು ಕಂಠೀರವ 
ನರಸೇಂದ್ರನ ಬಿರುದಿನ ಮನ್ನೆಯ ಭಟರು ತುರುಕರ ಕದನವೆಂದೊಡೆ 
ಕೈಗುದಿಗೆಯೊಳೆಜಿಯಟ್ಟಿ ಕೊಲುತಿಹರ್‌ (ಕಂನವಿ. ೧೯-೪). 
(ಕೈ (ಆ ಕೆಯಾ) + ಗುದಿಗೆ] 
ಕೈಗುದುರೆ (ನಾ). (ಚದುರಂಗದಾಟದಲ್ಲಿ) ಕೈಯಲ್ಲಿರುವ ಕುದುರಿ, 
—ಕಾಯಿ: ಎನ್ನ ಮನೆಯೊಳ್ಳೋದುದಕಟಕಟ ನಿನ್ನ ಕೈಗುದುರೆ 
(ಜೈಮಿಭಾ. ೬-೩೦). - [ಕ್ಶೈ (ಕೆಯಾ) + ಕುದುರೆ] 
ಕೈಗುದ್ದಲಿ (ನಾ). ಸಣ್ಣಗುದ್ದಲಿ, --ಮಮ್ಮಓ: ತೋಟದ ಕೆಲಸಕ್ಕೆ 
ಕೈಗುದ್ದಲಿ ಬೇಕು (ರೂಢಿ). [ಕೈ (ಆ. ಕೈಯ) * ಗುದ್ದಲಿ) 
ಕೈಗುದ್ದು (ನಾ). ಕೈಯನ್ನು ಮುಸ್ಟಿಮಾಡಿ ಹೊಡೆಯುವುದು; 
ಗುದ್ದುವುದು: ಕೆಲವರು ಆಯುಧಗಳು ಬಿದ್ದರೂ ಹಿಮ್ಮೆಟ್ಟದೆ. , 
ಕೈಗುದ್ದುಗಳಿಂದ ನೋಯಿಸಿ (ಕೃವಾಭೀ. ೧೫೦). 
[ಕೈ (ಆ ಕೆಯ್ಸ್‌) 4+ ಗುದ್ದು (ಆ ಗುರ್ದು)) 
ಕೈಗುರುತು (ನಾ). ರುಜು; ಸಹಿ; ದಸ್ಕುತ್ತು : ಪತ್ರಕ್ಕೆ ಕೈಗುರುತು 
ಹಾಕು (ಕೂಢಿ), [ಕೈ (£ಕೆಯ್‌) * ಗುರುತು (೮ ಗುಣತು)] 
ಕೈಗೂಟಿ (ನಾ). ೧. ನೇಕಾರರು ನೇಯ್ಗೆ ಗಾಗಿ ಉಪಯೋಗಿಸುವ 
ಸಣ್ಣ ಗೂಟ: (ಕ). ೨. ಸಣ್ಣ ದೊಣ್ಣೆ. 
ಐ ಲ ಣ 
[ಕೈ (ಆ ಕೆಯ್ಯ) * ಗೂಟ (ಆ ಗೂಂಟ,)] 
ಕೈಗೂಟಿಿ, ಕಯ್ಗೂಟ (ನಾ). ಸೇರುವಿಕೆ; ಹೊಂದಿಕೆ: 
ಸಹಗಮನದಲಿ ಸೂರ್ಯಾನ್ವಯನ ಕೈಗೂಟಿದಲಿ ಕಾಬೆನು ನಮ್ಮ 
ಪೂರ್ವದ ನೃಪ ಪುರಂಧ್ರಿಯರ (ತೊರರಾ, ೬-೧೬-೧೪). ಕಯ್ಸೂ ಚ : 
ಊಟದಿನಾಟದಿನೊಪ್ಪುವ ಪಾಟದಿನಾಣಕಿಸುವ ತೀಟಿದಿಂ ಕಂಪಿನ 
ಕಯ್ಗೂಟದಿನಪ್ಪ ಸುಖಂಗಳಿ ಪಾಟಸಿದ ಸುಖಂಗಳೆಂದ್ರಿಯಂಗಳ 
ದೆಸೆಯಿಂ (ಆಜಿಪು. ೨-೮೧). [< ಕೆಯ್ಗೂಡು) 
ಕೈಗೂಟ್ಮ (ನಾ). ವಂಚನೆ; ಮೋಸ; ಒಳಸಂಚು: ನೋಟಕರು 
ನಿರ್ಭಯರು ಕೊನಬಿಗಳಾಟವಿಕ ದುರುದಂಬಿಗರು ಕೈಗೂಟದವರು 
(ಕ್ರೈ (ಆ ಕೆಯ್ಯ) + ಕೂಟ್ಯ] 
ನೆರವೇರಿಕೆ; ಸಿದ್ಧಿ: “ಸಿದ್ಧಿ -ಕೈಗೂಡಿಕೆ ? 
[ಕೈಗೂಡು (೬ ಕೆಯ್ಗೊಡು) + -ಇಕೆ) 


(ತೊರರಾ. ೫-೫-೧೫). 
ಕೈಗೂಡಿಕೆ (ನಾ). 


ಗಂಗಾಮ. ೩೨೯), 
) 


ತಿ 


ಕೈಗೊಂಬೆ 
ಕೈಗೊಡಿಸು "ಕೆಯ್ಲೂಡಿಸು? ನೋ. 


| ಕೈಗೂಡು "ಕೆಯ್ಗೂಡು' ನೋ. 


ಕೈಗೂಲಿ "ಕೈಕೂಲಿ' ನೋ. 
ಕೈಗೂಸು "ಕೈಕೂಸು' ನೋ. 


| ಕೈಗೆಡು, ಕೈಗಿಡು (ಕ್ರಿ). ಕೈಯ ಶಕ್ತಿ ಉಡುಗಿ ಹೋಗು; ಶಕ್ತಿ 


ಕಾ 


0 


25 


40 


45 


ಗುಂದು; ಸೋಲು: ಅಚ್ಮುತಂ ಮುಳಿದು ನಾಲ್ಕೈದು ಸಾವಿರಬ್ದಂ 
ಕಾದಿ ಕೈಗೆಟ್ಟು ಮೆಯ್ಕು jose. ೧೪-೧೬); ಅಸನುಬಲ ಕಾದದನು 
ಕಟ್ಟಾಳುಗಳು ಕೈಗೆಡಲು (ಕುವ್ಯಾದ್ರೋ. ಓರಿಇ. ಪರಿ ೨೯೨) ; ಕೈಗೆಡೆದೆ 
ಕರ್ಡಾಶ್ಮ ಜಂ ವಾರಣಾಸ್ತ್ರ ಪ್ರ ಪ್ರ ಯೊ €ಗೆಡೊಳದಂ ಕಂಪಿಸಿದನು 
(ಜೈಮಿಭಾ. ೪-೩೬); ಭಾಸ್ಕರ. ಕೈ ಗೆಟ್ಟು ದೆಸೆಗೆಟ್ಟು ಕುರಿಪದಿನೋಡಿ 
(ರಾಮಾಶ್ವ. ೧೧೫-೧೦). ಕೈಗಿಡು: ರೋಗರ os ಕೈಗಿಡುವ 
ನೆಂದೆಣಿಸದಾದೆಂ (ರಾಮಾಶ್ವ. ೨೫-೧). 
[ಕ್ಕೆ (ಆ ಕೆಯತ್‌,) + ಕೆಡು] 

ಕೈಗೆಣ್ಣು(ನಾ). ಕ್ರಿಯ” ಮೂಳೆಗಳ ಸಂಧಿ, ಪರ್ವ: ಅವನು. 

ಬೀಳಲು ಳೈ ಗೆಣ್ಮುಗಳೆರಡೂ ಮುರಿದು ಹೋದುವು (ಬಂಕಿಮ. ಜಣ: 
[ಕ್ಲೆ (ಲ್ಲ ಕೆಯ) * ಗೆಣ್ಣು] 

ಕೈಗೆಮಾಡು (ಕೆಯ್ದೆ ಮಾಡು. ೨ ನೋ. 

ಕೈಗೆಯ್‌ "ಕೆಯ್ಸೆಯ್‌' ನೋ. 

ಕೈಗೆಯಿಸು "ಕೆಯ್ಗೆಯ್ಸು' ನೋ. 

ಕೈಗೆಯನ್ಗು "ಕೆಯ್ಗೆಯ್ಸು' ನೋ. 

ಕೈಗೆಲ್‌ (ಕ್ರಿ). ಬಲಾತ್ಕಾರದಿಂದ ಕೈಯನ್ನು ಹಿಡಿದುಕೊಳ್ಳು : 
ಕಣ್ಸೋಲದಿಂ ಕೀಡಕಂ ಬಂದುಜದೆನ್ನಂ ಕಾಡಿ ಕೈಗೆಲ್ಹು[ಗಿ] ದನದನ 
ದೊಂದುರ್ಕನೇವೇಟಸ್ವಿನ್‌ (ಸಂಪಭಾ. 6-೭೧). 

[ಕೈ (< ಕೆಯರ್ಯ್‌) + ಗೆಲ್‌] 

ಕೈಗೆಲಸ "ಕೈಕೆಲಸ ನೋ. 

ಕೈಗೇಣ್‌, ಕಯ್ಲೇಣು (ನಾ). ಕೈಯಕತ್ತಿ; ಖಡ್ಗ; ಕೈಗತ್ತಿ: 
ಕಣ್ಣೆಟ್ಟಂ ಮತಿಗೆಟ್ಟಂ ನಾಣ್ನೆಟ್ಟಂ ಭೀತಿಗೆಟ್ಟನಸಮಾಸ್ತ್ರನ ಕೈಗೇಕ್ಕೆಯೆ 
ರೌಕಾದನವಂ (ವೀರವಿ. ೬-೪೬); ಬಳ್ಳಿಮಿಂಚು ಬೀಸುವ ಕೈಗೇಣ 
ಮೈಸಿರಿಯಂತೆ ಕಣ್ಣೆಡ್ಡ ಮಾಡುದು (ರಾಮಾಶ್ವ. ೩-೩). ಕೆಯ್ಸೇಣು : 
ಕಯ್ಗೇಣನ್ನು ಸಿದ್ಧತೆಗೆ ಬಲ್ವಡಿಗೊಂಡಿರುವಳು (ಬೆಟ್ಟಆ. ೬೦-೫). 

[ಕ್ಕಿ (ಆ ಕಯ್‌) * ಗೇಣ್ಮ್‌) 

ಕೈಗೈ "ಕೆಯ್ಸೆಯ್‌' ನೋ. 

ಕ ೆಗ್ಸ್‌ನು (ನಾ). ೧. ಕೈಸಾಧನೆ; ಕೈಕೆಲಸ; ಚ ಹಸ್ತ 
ಚಮತ್ಕಾರ. ೨. “ಅಲಂಕರಿಸುವ ಕಾರ್ಯ” (ಪ್ರಭ ಗೈ? 
ಪರಾ. [ಕ್ಕ (ಆ ಕೆಯ) + ಗೈಮೆ (ಆ A n 

ಕೈಗೈನಂ (ನಾ). ಕೈಯ ಅತಿ ಸಮಾನ; ಕೈಕೆಳಗು: ನಿನ್ನ 

" ಕೈಗೈವಲಕಿಯೊಳ್‌ ಕಲ್ಲಾತನಲ್ಲೆಂ[ಸಾಕಾಂ. ಲ್ಲೆಂ] ಕುಡು ಸಮಯ 
ಮನೆಂದಂಕದಾಸಾರೆರಿರ್ದರ್‌ (ಅನಂಪು. ೨-೩೦). 

[ಕ್ಕೆ (ಆ ಕೆಯ್ಯ್‌) + ಬಟಕ್ಕ) 

ಕೈಗೈಸು "ಕೆಯ್ಸೆಯ್ಸು' ನೋ. 

ಕೈಗೊಂಬಾಳೆ (ನಾ). ಕೈಚಪ್ಪಾಳೆ ಹೊಡೆದು ಕುಣಿಯುವುದು: 
ಮೈಗಲಿ ಪೊಕೈೈಕ್ತಿದೊಡೊಡ್ಡಿದೊಡ್ಡಣದ ಕೈಗೊಂಬಾಳದಿಂ ಪೋದ 
ಮೆಯ್ವಲಗಂಬೆತ್ತಿರೆ ಬಾಹು ಫೋರಗದೆ ಪೊಯ್ದ ಭೂಪನಾ ವೀರೆನಂ 
(ಅನಂಪು. ೧೧-೬೨). [2] 

ಕೈಗೊಂಬೆ (ನಾ). ೧. ಕೈಯಲ್ಲಿ ಹಿಡಿದುಕೊಳ್ಳುವ ಕೊಂಬೆ ; ಸಣ್ಣ 
ಬೊಂಬೆ: ಮಗುವಿಗೆ ಆಡಲು ಒಂದ ಕೈಗೊಂಬೆ: ಕೊಡಿಸಿದರು (ರೂಢಿ), 

134 


೨. (ಆಲಂ) ಕೈಯ ಅಧೀನವಾಗಿರುವ ವೃಕ್ತಿ; ಆಡಿಸಿದಂತೆ 
ಆಡುವವನು; ಹೇಳಿದಂತೆ ಕೇಳುವ ವ್ಯಕ್ತಿ: ನೆರೆಹೊರೆಯವರಿಗೆ 
ಉಪಕಾರಿ; ಅದಕೆ ಮನೆಯಲ್ಲಿ ಮಾತ್ರ ಹೆಂಡತಿಯ ಕೈಗೊಂಜಿ 
(ಯೋಧಪು. ೭೩೩) ; ಅವರೂ ಸುದ್ದಿಗಾರರ ಕೈಗೊಂಬೆಯಾಗಬೇಕಾಗುತ್ತದೆ 
(ಪತ್ರಿಕಾ. ೫೩). [ಕ್ಕ (£ ಕೆಯ್‌) 4 ಗೊಂಬೆ] 
ಕೈಗೊಡತಿ (ನಾ). ಸಣ್ಣದಾದ ಮರದ ಸುತ್ತಿಗೆ; ಸಣ್ಣಕೊಡತಿ: 
ಸ ಗೊಡತಿಗಳಲಪ್ಪ ಸಿದರು (ತೊರರಾ, ೬-೨೩-೨೮). 
[ಕೈ (< ಕೆಯ್ಯ್‌) + ಕೊಡತಿ (ಆ ಕೊಡಂತಿ)] 
ಕೈಗೊಡಲಿ (ನಾ). ಚಿಕ್ಕ ಕೊಡಲಿ; ಸಣ್ಣ ಕೊಡಲಿ: ಪೊಣ್ಮೆಕನಲ್ಳಿ 
ಕೈಗೊಡಲಿಯಿಂದವನಂ ಪೊಡೆದಿಕ್ಕಿ ಮಿಕ್ಕು (ರಾಜಶೇ. ೩-೧೦೨), 
(ಕೈ (£ ಕಯ್ಯಾ) + ಕೊಡಲಿ] 

ಕೈಗೊಡಹು, ಕೈಕೊಡಹು (ಕ್ರಿ). ೧. ಕೈಯನ್ನು ರಭಾಡಿಸು, 
—ಒದರು: ಕೈಗೊಜಹುತ್ತಿರ್ಪಬ್ಬಪತ್ರಾಕ್ಸಿಯ ನವರತಿಸರ್ವಸ್ವ 
ಬಿಂಬೋಸ್ಮಮಂ ಮುದ್ದಿಡುವೈ ರೋಲಂಬ ನೀನೇ ಕೃತಿ ನಿಜವರಸು 
ತ್ತಾವಣಂ ಕೆಟ್ಟಿವಲ್ಲೇ (ಶಾಕುಂತ, ೧೧-೨೪). ಕೈಕೊಡಹು: 
೨. (ಆಲಂ) ಜವಾಬ್ದಾರಿ ಕಳೆದುಕೊಳ್ಳು, ಹೊಣೆನೀಗು : “ನಿನ್ನ 
ಹಣೆಯಲ್ಲಿ ಬರೆದದ್ದೇ ಅಷ್ಟು 1? ಎಂದು ಹಿತವಂದಿಗರು 
ಕೈಕೊಡಹುತ್ತಿದ್ದರು (ಮಸಕೂ. ೮). 

[ಕ್ಕೆ (ಎ ಕೆಯಾ) + ಕೊಡಹ್ಮು (ಆ ಕೊಡಪು)) 

ಕ್ಸ ಗೊಡು ಕೆಯ್ಗೊಡು' ನೋ. 

ಕ ಗೊಪ್ಪೆ (ನಾ). ೧. (ಚಳಿಯಿಂದ ರಕ್ಷಿಸಿಕೊಳ್ಳಲು) ಕೈಗಳಿಗೆ 
ಹಾಕಿಕೊಳ್ಳು ವ ಗೊಪ್ಪೆ, --ಗವುಸು: (೪). ೨. ಕೈಗಳನ್ನು 
ಗೊಪ್ಸೆ ಯಾಕಾರದಲ್ಲಿ ಸೇರಿಸಿಕೊಳ್ಳುವುದು : ಹುದಿದ ಕೈಗೊಪ್ಪೆಗಳ 
ಸಡುಕತ ಮೈಯ ಕಡುಸೇಡುಗಳ ತದ ಸಕಲಜನ ಹುದುಗಿದು 
ದರಣ್ಮದಲಿ (ಕುವ್ಯಾಅ. ೯-೨೪). [ಕ್ಕೆ (ಆ ಕೆಯ್ಮ್‌) + ಕೊಪ್ಪೆ] 

ಕೈಗೊಳ್‌ "ಕೆಯ್ಯೊಳ್‌' ನೋ. 

ಕೈಗೊಳಿಸು "ಕೆಯ್ಯೊಳಿಸು' ನೋ. 

ಕೈಗೊಳಿಸ್ಕು "ಕೆಯ್ಗೊಳಿಸ್ಕು' ನೋ. 

ಕೈಗೊಳ್ಳಿ (ನಾ).. ಕೈಯಲ್ಲಿ ಹಿಡಿದಿರುವ ಕೊಳ್ಳಿ: ಕಾರ್ಮುಗಿಲು 
ಕವಿದ ಕತ್ತಲೆಯೊಳಂ ಕೈಗೊಳ್ಳಿಯಂ ಬೀಸಿದಂತೆ (ಪುಣ್ಯಾಸ್ರ. ೩-೩೬ ವ); 
ಕೈಗೊಳ್ಳಿಯಲಿ ಕೌರಿಡಲು ಸುಟ್ಟರು ಮೋಜಕೆಗಳನು (ತೊರರಾ. 

ದವಾಗ್ನಿಗಿದಿರೆಗ್ನಿಯಂ ಪಡಿವೊತ್ತಿಸಲ್‌ ಮನದಂದು 

ನಡೆವುದು ಪಳ್ಳಿ ಕೈಗೊಳ್ಳಿಗಳನಾಂತು . . . ಸಿರಿಯ ತಪ್ಪಲಿಗೆ 
(ಶ್ರೀರಾಮಾ. ೭೧೬-೧೧೨). [ಕ್ಕ (< 'ಕೆಯರ್‌) + ಕೊಳ್ಳಿ) 

ಕೈಗೊಳ್ಳು "ಕೆಯ್ಫೊಳ್‌' ನೋ. 

ಕೈಗೋಲು "ಕೆಯ್ಯೋಲು' ನೋ. 

ಕೈಗೋನಿ (ನಾ). ಚಿಕ್ಕ ಬಂದೂಕು; ಸಣ್ಣಕೋವಿ: ಚೋರಕಂಡಿ 
ಗಳಂಬುಕಂಡಿಗಳೊಳು ಗುರಿಯೇಆಸಿ ಮೆಜಕಿವ ಕೈಗೋನಿ 
(ಕಂನವಿ. ೧೧-೧೩೭). - [ಕ್ಕೇ (< ಕೆಯಾ) + ಕೋವಿ] 

*ಕ್ರಿಗೋಳೆ ಕೈಕೋಳ? ನೋ. 

ಕೈಘಂಟಿ "ಫೈಗಂಟಿ? ನೋ. 

ಕೈಫಟ್ಟ "ಕೆಯ್ಗಟ್ಟಿ' ನೋ. 

ಕೈಘಟ್ಟಗ (ನಾ). ಬಾಹು ಬಲವುಳ್ಳವನು; ಒಂದು ಬಿರುದು: 
ಅಳವಿಂತೆಂದೆತ್ತಿ ಜೊಟ್ಟಿಟ್ಟು ಮಾಣ್ಬನೆ ಮಾಣಂ ವಿಳಯಾನ್ತಕಂಗೆ 
ಕುಡುಗಂ ಕೈಫಟ್ಟಿಗೆಂ ಬಿಟ್ಟಿಗಂ (ಎಕ. ೪1, ತರೀಕೆ. ೪೫-೨೮ ; 1196) 

[ಕೈ (ಆ ಕೆಯತ್ಕ್‌) * ಘಟ್ಟಗ] 


೬-೧೧-೯) ; 


ಪಿಗಿ೨೪ 


ಶಾಸ 
ಟಾ 


25 


ಒಂ 
ಬಾ 


40 


* |45 


ಕೈಚಳಕ್ಕು 


ಕೈಚಪ್ಸರ (ನಾ). ಜೀವರ ಮೆರವಣಿಗೆಯಲ್ಲಿ ಕೈಗಳಲ್ಲಿ ಹಿಡಿದು 
ಸಾಗಿಸುವ, ವಿಗ್ರಹಗಳನ್ನೊಳಗೊಂಡ, ಸಣ್ಣ ಗುಡಿಯಂತಹೆ 
ಚನ್ಸರ: ಕೈಡಪ್ಪರದಲ್ಲಿ ದೇವರನ್ನು ಕೂರಿಸಿ ಮೆರವಣಿಗೆ 
ಮಾಡುತ್ತಿದ್ದಾರೆ (ರೂಢಿ). [ಕ್ಕ (೮. ಕೆಯ್ಮ್‌] * ಚಪ್ಪರ] 

ಕೈಚಪ್ಪಳೆ, ಕೈಚಪ್ಪಾಳೆ, ಕೈಶಪಾಳೆ, ಕೈತಪ್ಪಳೆ (ನಾ). ಎರಡು 
ಕೈಗಳನ್ನೂ ಒಂದಕ್ಕೊಂದು ತಟ್ಟಿ ಮಾಡುವ ಶಬ್ದ; ಕರತಾಡನ: 
ಕೈಚಪ್ಪಳೆಯಲೊದರಿದನಾ ನಸಂತನು ಮುನಿಪನಿದಿರಿನಲಿ (ತೊರರಾ. 
೧-೫-೫೫) ; ಬಪ್ಪ ಕೋ ಕುಡಿಯೆಂದು ಕುಡಿಸಿ ತಾ ಕುಡಿದು ಕೈಚಪ್ರಳೆ 
ಗೊಲೆದಾಡುತಿಹರು (ನೋಹತ. ೧೮-೮೮). ಕ್ರೈ ಚಪ್ಪಾಳೆ: *ಕೈತಟ್ಟುವಿಕೆ, 
ಕರತಾಡನ” (ಸಂಕೋ). ಕೈತಸಾಳೆ: ಕೈತಪಾಳೆಯಿಡುವುದು 
(ಸೌಗಂಧಿ. ೫೪-೨೧). ಕೈತಪ್ಪಳೆ : ಕೇಳು ಪಕಪಕನೆ ನಕ್ಕು 
ಕೈತಪ್ಪಳೆಯನ್ನಿಟ್ಟು (ಮಿತ್ರಗೋ. ೨೬); ಅಲ್ಲಿದ್ದನರೆಲ್ಲರೂ ಕೈತಪ್ಪಳೆ 
ಯನ್ನಿಟ್ಟು ನಕ್ಕರು (ಕವಿಕಾ. ೨೭). 

[ಕೈ (ಆ ಕೆಯರ್ಯ್‌) + ಚಪ್ಪಳೆ) 

ಕೈಚಪ್ಪಳೆಯಿಕ್ಕು (ಕ್ರಿ). ಕೈಯನ್ನು ತಟ್ಟು; ಕರತಾಡನ ಮಾಡು : 
ಉಲಿದೈತಹ ಗಿಳಿವಿಂಡ ಎಳೆನೆಣ್ಣುಗಳು ನಸುನಗುತಾಗ ಕೈಚಪ್ಪಳೆಯಿಕ್ಕಿ 
ಪಾರಿಸುತಿಹರು (ಕಂನವಿ. ೨-೫೨). [ಕೈಚಪ್ಪಳೆ + ಇಕ್ಕು] 

ಕೈಚಸ್ಪಾ ಫಿ "ಕೈಚಪ್ಪ ಪಳೆ? ಕೋ. 

ಕೈ ಚಮತ "ಕೈ'ಚಮತು' ನೋ. 

ಕೃಚಮತ್ತು, ಕೈಚಮತ (ನಾ). ಕೈಚಳಕ; ಕೈಚಲಾಕಿ; 
ಹೆಸ್ತಚಾತುರ್ಯ : ಆದು ಕೈಚಮತು. ಅದೊಂದು ಕಲೆಯೇ ಇದೆ 
(ಕೃತಕ್ಕೆ. ೧೬೭). ಕೈಚಮತೆ : ನಾನು ಕೈಡಮತದಿಂದ ಆ ವ್ಮಾಘ್ರದ 
ಹಣೆ,' ಎದೆ, ಬಾಯಿಗಳಲ್ಲಿ ಅನೇಕ ಬಾಣಗಳನ್ನು ನಡೆಸಿದೆನು 
(ಪದ್ಮಸ. ೫೩). [ಕೈ (ಆ ಕೆಯ್ಮ್‌) ೬ ಡಮತು] 

ಕೈಚಲ್ಲು "ಕೈಚಿಲ್ಲು' ನೋ. 

ಕೈಚಳಕ, ಕೈಚಳಕ್ಕು (ನಾ). ಕೈಯ ಚಮತ್ಕಾರ; ಹಸ್ತಳೌಶಲ; 


ಹಸ್ತಚಾತುರ್ಯ: *ಕೈಮೆಯೆ ಕೈಚಳಕಂ” (ಭಾರನಿ. ೨೮) ; ಕೈಚಳಕ 
ಮಿಗೆ ಚೆಂದಮೆನಲ್‌ (ದಶಕು. 6-೮೮) ; ನಿಲುವಿನಲಿ ಸ್ವಸ್ಥಾನದಲಿ 


ಕೈಡಳಕದರಿ. . . ಶಸ್ತ್ರಾವಳಿಯ ಸಾಂಗೋಪಾಂಗ ಶ್ರ ಮವನು 
ತೋಣಕಿದನು ಪಾರ್ಥ (ಕುವ್ಯಾಅ. ೭-೪೧) ; ಹಿಳುಕ ಮಂತ್ರಿಸಿ ತಿರುವಿಗೆ 
ಹೂಡಿ.ಬಹಳ ಕೈಡಳಕದಿಂದೆಚ್ಚು ಬೊಬ್ಬಿಜೀಯೆ (ಮೋಹತ. ೩೪-೧೮) ; 
ಕೈಚಳಕ ಬಾಯ್ಸಳಕಗಳಿಂದ ಸಮಾಜದ ದುಡ್ಡನ್ನು ಹೀರಿ(ಯಕ್ಷಸ್ರ.೧೩೯). 
ಕೈಚಳಕು, : “ಕೈಯ ನೈಪುಣ್ಯತೆ” (ಜಾನಕೋ. ೪೧). 
[ಕ್ಕೆ (ಆ ಕೈಯರ್ಕ್‌) * ಚಳಕ] 
ಕೈಚಳಕಗಾಖ (ನಾ). ಕೈಚಳಕವನ್ನುಳ್ಳವನು ; ಹೆಸ್ತಚಾತುರ್ಯ 
ವನ್ನು ಹೊಂದಿರುವವನು: ಕಲುಮರದ ಕೋಳಾಹಳದ ಕೈಚಳಕ 
ಗಾಜರು ಕವಿದು ಹಳಚಿದರಿಳೆ ಬಳುಳೆ (ತೊರರಾ. ೬-೨೭-೨೬), 
[ಕೈಚಳಕ 4 -ಕಾಇ] 
ಕೈಚಳಕಿಗ (ನಾ). - ಕೈಚಳಕಗಾಅ: ಕಡುಮನದ ಕೈಚಳಕಿಗರು 
ಪೂರಾಯಚಾಸದ ಬೆರಳ ಕಿವಿಗಡಿಯ ಬಲುಸರಳ ಸರಿವಳೆಯ ಸಾಹಸಿ 
ಗಳು (ಕುವ್ಯಾದ್ರೋ. ೧೩-೨೮). [ಕೈಚಳಕ + -ಇಗ] 
| ಕೈಚಳಕ್ಕು "ಕೈಚಳಕ? ನೋ. 
| ಕೈಚಳಕ್ನು, (ನಾ). ಕೈಯ ಅಥವಾ ತೋಳಿನ ಸ್ನ್ನಾ ಯುಗಳು 
ಬಿಗಿಯುವುದು, --ಸೆಡೆಯುವುದು; ಕೈ ಸೆಡೆತ: ಕೈಡಳಕು 
ಹಿಡಿದು ಬರವಣಿಗೆ ಸಾಗಲಿಲ್ಲ (ರೂಢಿ). 
[ಕೈ (ಆ ಕೈಯಕ್ಕ್‌) 4 ಚಳಕ್ಕು] 


ಕೈಚಾಚು ೨೧೨೪ ಕೈತಸಾಳೆ 


ಕೈಚಾಚು (ಕ್ರಿ). ೧. ಕೈಯನ್ನು ನೀಡು, -ನೆಟ್ಟಿಗೆಮಾಡು, | ಕೈಜೀತ (ನಾ). ೧. ಒಬ್ಬರ ಕೈಕೆಳಗಿನ ಸೇವೆ. ೨. ಕೈಗೆಲಸಕ್ಕಾಗಿ 
—ಜೋಡಿಸು: ಹಣೆಗೆ ಕೈಚಾಚಿ ಗಣಕೂಟಕ್ಕೆ ಬಿನ್ನಯ್ಸಿದನು ಕೊಡುವ ಸಂಬಳ: ನುಡಿನುಡಿಗಾನಂದಬಾಪ್ಟ್ಪ ರೋಮಾಂಚನ 
(ಬಸಪು. ೩೭-೧೪). ೨. (ಆಲಂ) ಕೈಯೊಡ್ಡು; ಬೇಡು: ಆತ ಮುಡುಹಿನೊಳಗೆ ಇಟ್ಟಿ ಕೈಜೀತವು (ಷರಂದ, ೩-೧೫-೪); ಮೇಣನಂ 
ಬಡತನದಲ್ಲೂ ಮತ್ತೊಬ್ಬರಲ್ಲಿ ಕೈಚಾಚಿದವನಲ್ಲ (ಕೂಢಿ). | ಠಾವಣಿಗೆಯೊಳ್‌ ತಪ್ಪದೀವ ಕೈಜೀತದೊಳಂ ಕಿಜುಮೆಚ್ಚಿನೊಳ್ಳುಡು 

[ಕ್ಕೆ (ಲ ಕೆಯ) + ಚಾಡು] | 

ಕೈಚಿಟಿಕೆ "ಕೈಚಿಟುಂಕೆ' ನೋ. 

ಕೈಚಿಟುಂಕೆ, ಕೈಚಟಕೆ, ಕೈಚಿಟುಕು (ನಾ). ಕೈಬೆರಳುಗಳನ್ನು 
ಮಿಡಿದು ಮಾಡುವ ಶಬ್ದ. "ಕೈಚಿಟುಂಕೆಗೆಯ್‌' ಪರಾ. ಸೇವಕ: ಟಕ್ಕಿನ ಜಳ್ಳು ಮೆರೆತವಾಗಿ, ಒದೆವವರ ಕಾಲ ಕಂದುಕವಾಗಿ, 
ಕೈಟಿಟಕೆ: “ಬೆರಳಿಂದ ಬಾರಿಸುವುದು” (ಜಾನಕೋ. ೪೧). ಪತಿತವಾಗಬೇಕೆಂಬ ಉತ್ಕಟಾಭಿಲಾಷೆಯೇನು, ಮಹಿಶೂರ ಮಹಾ 

ಕೈಚಿಟುಕು: (4). [ಕ್ಕೆ (ಆ ಕೆಯತ್ಕ್‌) + ಚಿಟುಂಕೆ) 10] ಸೈನ್ಯಗಳ ಕೈಜೀತಗಾರರಿಗೆ? (ಬಿಟ್ಟ ಅ. ೭೪); ದಳವಾಯಿನೆಸರ 


3 ಪುಡುಗೊಜಕೆ (ಚಕವಂ. ೧೪-೧೯). [ಕ್ರೈ (೮ ಕೆಯ) * ಜೀತ] 
ಕೈಜೀತಗಾರ (ನಾ). ಸಣ್ಣ ಪುಟ್ಟ ಸೇವೆಯನ್ನು ಮಾಡುವುದಕ್ಕಾಗಿ 


ಸದಾ ಬಳಿಯಲ್ಲೇ ಇರುವವನು; ಕೈಯ ಬಳಿಯಲ್ಲೇ ಇರುವ 


ಕೈಚಿಟುಂಕೆಗೆಯ್‌ (ಕ್ರಿ). ಕೈಯಿಂದ ಚಿಟಿಕೆಯನ್ನು ಹೊಡೆ: ಕೈಜೀತಗಾರನೇ (ಮಂತ್ರಶ. ೭೦-೧೧). [ಕೈಜೀತ4 -ಕಾರ(£-ಕಾಆ)] 
ಆಗಳೊರ್ವ ಪುಳಿಂದಂ . . . ಮೈದಡವಿ ಕೈಚಿಟುಂಕೆಗೆಯ್ದು ಪುಲ್ಲೆಯಂ ಕೈಜೋಡಿಸು "ಕೆಯ್ದೋಡಿಸು' ನೋ. 
ತೋಟಗಿಬಿಡಲ್‌ (ರಾಜಶೇ. ೫-೮೫ ವ). [ಕೈಚಿಟುಂಕೆ + ಕೆಯ) ಕೈಜೋಲ್‌ (ಕ್ರಿ). ಕೈಸಡಿಲಾಗಿ ಕೆಳಗೆ ಜೋತಾಡು,--ನೇಲು: (8). 
ಕೈಚಿಟುಕು “ಕೈಚಿಟುಂಕೆ' ನೋ. [ಕ್ಕೆ (ಆ. ಕೇಯ್‌) + ಜೋಲ್‌] 
ಕೈಚೀಟು (ನಾ). ಕೈಯಲ್ಲಿ ಕೊಡುವ ಕಾಗದ ; ಸಣ್ಣಪತ್ರ: ಆ9ಿನ|15| ಕೈರುಖಾಡಿಸು "ಕೈಜಾಡಿಸು' ನೋ. 
ಕೈಯಲ್ಲಿ ಕೈಚೀಟೊಂದನ್ನು ಕಳುಹಿಸಿದ್ದರು (ರೂಢಿ). ಕೈಟಿಭಾರಾತಿ (ನಾ). ಕೈಟಭನೆಂಬ ರಾಕ್ಷಸನ ಶತ್ರು; ವಿಷ್ಣು : 
[ಕ್ಕೆ (ಆ. ಕೆಯಕ್‌) ೯ ಚೀಟು) ಅಂತು ಸೊಗಯಿಸುವ ಕುರುರಾಜಾಂಗಣ ವಿಷಯಕ್ಕೆ .. . ಕೈಟ 
ಕೈಚೀಲ (ನಾ). ೧. ಕೈಯ ರಕ್ಷಣೆಗಾಗಿ ಹಾಕಿಕೊಳ್ಳುವ ಚೀಲ; ಭಾರಾತಿಯ ವಿಶಾಲೋರಸ್ಥಳಕ್ಕೆ ಕೌಸ್ತುಭಮಿರ್ಪಂತೆ ಸೊಗಯಿಸು 
ಕೈಗವಸು: ಮಗುವಿಗೆ ಕಾಲುಚೀಲ, ಕೈಟೀಲಗಳನ್ನು ಹೆಣೆಯುತ್ತಿದ್ದಾಳೆ ತಿರ್ಫುದಂ ಹಸ್ತಿನಪುರಮೆಂಬುದು ಪೊಲಲ್‌' (ಪಂಸಭಾ. ೧-೫೭ ವ), 
(ರೂಢಿ). ೨. ಕೈಯಲ್ಲಿ ಹಿಡಿದುಕೊಳ್ಳುವ ಚೀಲ; ಸಣ್ಣ ಚೀಲ: [20 [ಕೈಟಛ್ಯ + ಅರಾತಿ] 
ಕೈಯಲ್ಲಿ ಕೈಚೀಲವಿರೆಲಿಲ್ಲ (ರೂಢಿ). [ಕ್ವೈ (೮ ಕೆಯ). ಚೀಲ] ಕೈಟಿಭಾರಿ (ನಾ). - ಕೈಟಿಭಾರಾತಿ : ಕರ್ಣನನಾನುವಡೆ ಫಲುಗುಣನ 
ಕೈಚೀಲಗಾರ (ನಾ). “ಕೈಚೆ€ಲಗಳನ್ನು ಮಾಡುವವನು, ಪಾಡೆ ಕೃಶಾನುನೇತ್ರನೊ ಕೈಟಭಾರಿಯೊ (ಕುವ್ಯಾಕ. ೨೨-೩೮). 
—ಮಾರುವವನು” (೧106. ಇಂಕನಿ). [ಕೈಟಭ್ಯ * ಅರ್ಕಿ) 
[ಕೈಚೀಲ ೬ -ಗಾರ (ಆ -ಕಾಜ)] ಕೈಟಿರ್ಯ (ನಾ). ಔಷಧಿಗೆ ಉಪಯೋಗವಾಗುವ ಒಂದು ಗಿಡ; 
ಕೈಚೂರಿ (ನಾ). ಸಣ್ಣ ಚೂರಿ; ಬಾಕು: ಕಠಾರಿ ಕೈಚೂರಿಗಳಿಂದ [2 ಕಟ್ಟಲ : (೪). [ಸಂ.] 
ವಾಲಗದಿ ನಿಂದಿಹರು (ಸೌಂದಕಾ. ೩-೧೦೯.) [ಕ್ಕೆ (ಕೆಯಾ) ಚೂರಿ] ಶೈತ್ಯ "ಕೆಯ್ತ್ಯ' ನೋ. 
ಕೈಚೆಲ್ಲು, ಕೈಚಲ್ಲು (ಕ್ರಿ). ೧. ಕೈಯನ್ನು ಚಾಚು, ನೀಡು : ಕೈತ್ಯ "ಕೆಯ್ಯ ನೋ. 
ರೋಗಿ - (ಕೈಚಲ್ಲಿ) ಹಾಗಿದ್ದರೆ ಹೇಳಿರಬೇಕು ಇಂತಹ ವೀರರಸಪ್ರಧಾನ ಕೈತಕ (ನಾ). ಕೇದಿಗೆ; ಕೇತಕಿ ಪುಷ್ಪ: ಉದ್ಭ_$ಮರಸ್ವನೆಂ 
ಕಥೆಯನ್ನು ( ಉದವೈ. ೫). ೨. (ಆಲಂ) (ಅಸಹಾಯಕತೆಯಿಂದೆ, ಸೊಗಯಿಸಿತ್ತಾ ತಾಣದೊಳ್‌ ಕೈತಕಂ (ರಾಜಶೇ. ೨-೫೭). [ಸಂ.] 
ಸೋತ ಮನೊ ಭಾವದಿಂದ) ಕೆಲಸದಿಂದ ವಿಮುಖನಾಗು ; |50 ಕೈತಕದಳ (ನಾ). ಕೇದಿಗೆ ಹೂವಿನ, ಎಸಳು : ಎಳದಳಿರಂಬಿದು 
ನಿಷ್ಕ್ರ್ರಯನಾಗು : ಅವನ ಉದ್ದೇಶವನ್ನು ಅಳೆವುದಾಗಲಿ ತೂಗುವು ಮರುಮೊನೆಗೊಳಲಾಅದು ಧೀರರೆರ್ದೆಯನೆಂದತನುವದಕ್ಕ ಳವಡಿಸಿದನೆನೆ 
ದಾಗಲಿ ನಮಗೆ ಹೇಗೆ ಸಂದೀತು ಎಂದು ವಿಮರ್ಶಕರು ಕೈಚೆಲ್ಲುತ್ತಾರೆ ಕೈತಕದಳನಂ ತುದಿಗೊಂಡು ಕೆರಜಮೊಪ್ಪಿದುದವಳ (ರಾಜಶೇ. ೭-೪೩), 
(ಕಸಾಚ. ೨೫೪). ಕೈಚಲ್ಲು: ೨. ಸ್ವಚ್ಛ ಕೈಡಲ್ಲಿ ಕೂತು ಬಿಟ್ಟನಿ [ಕೈತಕ + ದಳ (ಎ ದಲ)] 
ನೋಡಿರಿ (ಅಶ್ವಮೇ. ೧೧) ; ಉಳಿದವರು ಉದಾಸೀನತೆಯಿಂದ ಕೈಚಲ್ಲಿ | | ಕೈತಕಥೂಳಿ (ನಾ). ಕೇದಗೆಯ ಧೂಳಿ, ಸರಾಗ: ಚಟುಲ 
ದೆರು (ಗ್ರಾಮಾಯ. ೪೩) ; ನಿರುಪಾಯನಾಗಿ ನಿರಾಶೆಯ ನಿಟ್ಟುಸಿರಿನಿಂದ 85 ಮುರಲಾನಿಲೋಜೃತ ಪಟು ಕೈತಕಧೂಳಿ ಪಡೆದುದುರ್ನೀಶ ಚಮೂಭಟಿ 
ಕೈಚಲ್ಲಿ ಕುಳಿತುಬಿಟ್ಟೆ (ಮುಂಗಾಪು. ೬೩). [ಕೈ,( ಕೆಯರ್ಯ್‌ ) *ಚಿಲ್ಲು,] ಕೃತ್ರಿಮ ಕಂಚುಕಪಟವಾಸ ವಿಳಾಸಮಂ (ಶಾಂಕಿಪು. ೧೧-೧೭). 
ಕೈಚೌಕ (ನಾ). ಮುಖ್ಯ ಕೈ ಒರಸಿಕೊಳ್ಳುವುದಕ್ಕಾಗಿ ಇರುವ ಸಣ್ಣ [ಕೈತಕ + ಧೂಳಿ (ಎ ಧೂಲಿ)] 
ವಸ್ತ್ರ; ಕರವಸ್ತ್ರ : ಕೈಚೌಕದಿಂದ ಮುಖ ಒರಸಿಕೊಂಡನು (ರೂಢಿ). ಕೈತಟ್ಟು “ಕೈೈದಟ್ಟು ನೋ. 


(ಕ್ರೈ (ಲ ಕೆಯ್ಮ್‌) * ಚೌಕ) ಕೈತಡವು (ನಾ). ಕೈ ಯಿಂದ ತಡವುವುದು, --ಸವರುವುದು; 

ಕೈಜಡಿ (ಕ್ರಿ). ಕೈಯಿಂದ ಜಡಿ; ಬಲವಾಗಿ ಹೊಡೆ: ಕಾದಿದರ್‌ |6| ನೇವರಿಸುವುದು : ತವುತರೆ ತನ್ನ ತೇರೊಳಗೆ ಮುನ್ನಜಕ ತೀವಿದನೇಕ 

ಕೈಜಡಿಯೆ ಕಂಡೆಯದ ಬಿಣ್ಣಿನಿಂ ಪಟುಭಟರುಭಯಬಲದೊಳು ಶಸ್ತ್ರ್ರಮಿಟ್ಟು 'ಪಜಕಿದು ಮೆಚ್ಚು ಕೈತಡವಿನೊಳ್‌ ತೊಡರ್ದಂದಮಂದು 
(ಚೆಬಪು. ೧೬-೧೪). [ಕ್ಕೆ (ಆ ಕೆಯಾ) + ಜಡಿ] ಕಂಡು (ಮಹಾನೇ. ೧೨-೧೨೪). (ಕೈ (೮ ಕೆಯ್ಯ್‌) * ತಡವ್ಯ)] 

ಕೈಜಾಡಿಸು, ಕೈರಾಡಿಸು (ಕ್ರಿ). ಕೈಯನ್ನು ಕೊಡವು, --ಒದರು : ಕೈತಡೆ(ಕ್ರಿ). ೧.ತಡೆದುಕೊಳ್ಳು; ಸಹಿಸಿಕೊಳ್ಳು: (ಕಿ). ೨. ಮತ್ತೊಬ್ಬ 

ಅವನು ಕೈ ಹಾಡಿಸಿದಾಗ ಉಂಗುರ ಕಳಚಿ ಬಿತ್ತು (ರೂಢಿ). ನನ್ನು ತಡೆ: ಅಡ್ಡಿಪಡಿಸು: ನಿಮ್ಮವರು ಕರ್ನ್ಮಿಗಳ್‌ ಕೈತಡೆದ 


ಕೈರಾಡಿಸು: ಬಿಚ್ಚುಗತ್ತಿಯ ರುಳದ ಕೈರುಾಡಿಸಿಡಿರೊ|45| ರೆಮ್ಮವರು (ತುರಂಗ. ೨೫-೧೯). [ಕೈ (ಲ ಕೆಯ) * ತಡೈ) 
(ಇಂಗೀತೆ. ೧೬-೧೬). [ಕ್ಕೇ (ಆ ಕೆಯಾ) + ಹಾಡಿಸು) | (ಕೈತಸಾಳೆ "ಕೈಚಪ್ಪಳೆ' ನೋ. 


ಕೈತಪ್ಪಳೆ 


ಕೈತಪ್ಪಳೆ *ಕೈಚಪ್ಪಳೆ ' ನೋ. 

ಕೈತಪ್ಪಳೆಗುಟ್ಟು (ಕ್ರಿ). ಕೈಚಪ್ಪಾಳೆಯನ್ನು ಹೊಡೆ: ಬಂದರವರು 
ನಗುತ ಕೈತ [ಪಾಠಾಂ. ಚ]ಪ್ಪಳೆಗುಟ್ಟ ಸಖಿಯರು (ಕುರಾಸಾಂ. 
೪೭-೩೭). [ಕೈತಪ್ಪಳೆ (ಆ ಕೈಚಪ್ಪಳೆ) + ಕುಟ್ಟು] 

ಕೈತಪ್ಪು, (ಕ್ರಿ). ಕೈಯಿಂದ ತನ್ಪಿಹೋಗು, --ನುಣುಚಿಕೊಳ್ಳು : 
ಇಂಥ ಪರಿಸ್ಥಿತಿಯಲ್ಲಿ ರಾಜ್ಮಸೂತ್ರಗಳು ಕೆಂಪುದೇನಯ್ಯನ ಕೈತಸ್ಟಿ 
ಆಪ್ಪಾಜಿಯ ಕೈಸೇರಬೇಕು (ಚಿಕ್ಕದೇ. ೧೪೫) ; ಮಡಕೆ ಕೈತನ್ಪಿಬಿದ್ದು 
ಒಡೆದುಹೋಯಿತು (ರೂಢಿ). [ಕೈ (ಲ ಕೆಯ್ಯ್‌) + ತಪ್ಪು] 

ಕೈತಪ್ಲು, (ನಾ). ೧. ಕೈಯಿಂದ ಆಗುವ ತಪ್ಪು, ಅಪರಾಧ: 
ಅಹಹ ಕೈತಪ್ಪಾಯ್ತು ರಾಯನ ಸಹಭವನು ನೊಂದನು (ಕುವ್ಕಾದ್ರೋ. 
೫-೫೧); ರಘುಪತಿನಿಲಿಸಿದನು ಕೈತಪ್ಪಮಾಡದಿರೆಂದು ಲಕ್ಷ್ಮಣನ(ತೊರರಾ. 
೩-೪-೨೬). ೨. ಅಜಾಗರೂಕತೆಯಿಂದ ಬರವಣಿಗೆಯಲ್ಲಾಗುವ 
ತಪ್ಪು; ಸ್ಸಾಲಿತ್ಯ: ಕೈತಪ್ಪಿನಿಂದಾಗಿ ಅನೇಕ ಸ್ಟಾಲಿತ್ಯಗಳು ನಕಲಿನಲ್ಲಿ 
ಮೈಡೋರುತ್ತವೆ (ಗ್ರಂಥಸಂ. ೭೬೩). [ಕೈ (ಐ ಕೆಯ) + ತಪ್ಪು) 

ಕೈತನ (ನಾ). ೧. ಕಪಟಿ; ವಂಚನೆ: *ಜತ್ತಕಮೆಂದೆನೆ ಕೈತವ” 
(ಕವಿಕಂ. ೨3೯), ಬರೆಪದೊಳರ್ಫದೊಳಿಮ್ಮಡಿಪರಿವಂತಿರೆ ಪರದ 
ನೊಡನೆ ಕೈತವದಿಂದಂ ದೊರೆಕೊಂಡು ತಿಂದರಿ (ಮದತಿ. ೧೦-೬೪). 
೨. ವ್ಯಾಜ; ನೆಪ; ಮೋಸ: *ಕೈತವಂ, ಕಪಟಂ . . . ನಿರ್ದಿಷ್ಟಂ, 
ವೃಸದೇಶಃ- ಈ ೧೦ ನೆವಂ? (ಹಲಾಯು. ೧೧೭-೨೪); ಕುಸುಮ 
ನಿಕಾಯಮಂ ತಿಳಿವ ಕೈತವದಿಂದೆ (ಉದ್ಭಟ. ೭-೨೨) ; ನುಡಿವೊಡೆ 
ಲಲ್ಲೆಯೆಂಗುಮೆರ್ದೇವೆಟಕ್ಲೊಡೆ ಕೈತವಮೆಂಗುಂ (ಆದಿಪು. ೧೨-೬೩); 
ವಿಧಿಯ ಕೈತವಕ್ಕೆ ನೀವೂ ಬಲಿಯೆ (ದುರಂನಾ. ೪೭). .೩, ಜೂಜು; 
ಪಂದ್ಯ; ದ್ಯೂತ. ೪. ಜೂಜಿನ ಮನೆ: *ಜೂಜುಳ್ಳ ಮನೆ ಕೈತವ 
ಮೆಸಿಕ್ಳು * (ಮಂಗರಾ. ೫೯-೧೧). [ಸಂ.] 

ಕೈತನಕ, (ನಾ). ಕೈಚಳಕ, --ಚಾಲೋಕು; ಹಸ್ತಕೌಶಲ: 
ಕೈತವಕದಿಂದೆಚ್ಚನನುಸಾಲ್ವನಂ ನೂಜುಬಾಣದಿರ ಪಾರ್ಥಸೂನು 
(ಜೈಮಿಭಾ. ೨೨-೧೦). [ಕೆ (ಆ ಕೆಯತ್‌) + ತವಕ] 

ಕೈತವಕ್ಕ (ನಾ). ಮೋಸ; ಕಪಟ; ಕೈತವಕದಲಿ ಕಲಿಯಿಂದ 
ನೊಂದೆನು (ನಳಚ, ೮-೬೩). [ಸಂ.) 

ಕೈತವಕಿಗ (ನಾ). ಕೈಯ ತವಕವುಳ್ಳವನು; ಆತುರದವನು: 
ದೂತರೈದಿದರಿವರ ಸೂರೆಯ ಕೈತವಕಿಗರು (ಕುವ್ಯಾಸ. ೧-೨). 

[ಕೈಶನಕ್ಕ 4+ -ಇಗ] 

ಕೈತವೆ (ನಾ). - ಕೈತವ: ಪದನಜಕಿತಿಂಬುಗೆಯ್ದ್ನು ಮಗುಳ್ಳೆಂ ರತಿಯಂ 
ಪಡೆದು ದಳದುಳಿಕೆಯಿಂದಮಾ ಕೈತನೆಯಿಂ (ಪಾಳಾಂ. ಕೆತವೆಯುಂ] 
(ಮದತಿ. ೧೧-೬೧). [< ಸಂ. ಕೈಶವ) 

ಕೈತಳೆ, ಕೈದಳ (ನಾ). ಕೈಯ ಶಳ; ಅಂಗೈ: ಕೈತಳ ಮಗುಚ 
ಲಮ್ಮದು ವಾಘೆಯಲಿ (ಕುವ್ಯಾಗ. ೨-೧೩) ; ಕೈತಳದಿನಾನುಂ ಪುಡುಂಕು 
ವೆನ್‌ (ಸಂಸಪ. ೨೬-೧೫). ಕೈದಳೆ: ಕೈದಳದೊಳೆಸೆವ ತಲೆಯಂ ನಾಸಿ 
ಕಾಗ್ರದೆಡೆಗೊಯ್ದು ಮುರಮಥನನಾಘ್ರಾಣಿಸಿದನು (ಜೈಮಿಭಾ. ೧೩-೫೨); 
ಮೈದಡವಿ ಮೆಲ್ಲನೆ ಕೈದಳದಿಂದ ಬಿಡಲು ಪಕ್ಕಿಗಳ (ಕುರಾಸಾಂ. 
೧೫-೨೯). (ಕೈ (ಆ. ಕೆಯ) + ತಳ್ಳ (ಬ ತಲ್ಯ)) 

ಕೈತಳುಕು, ಕೈತಕ್ಯು (ಕ್ರಿ). ಕೈಗಳ ಕೂಡಿಕೆ; ಕೈಕ್ಕ ಹೆಣೆದಿರು 
ವಿಕೆ, --ಹಿಡಿದುಕೊಂಡಿರುವಿಕೆ: ಭೀಮಬಾರೆಂದು ಕೈತಳುಕಿನೊಳ್ಬಿಗಿ 
ಯಂಪ್ರಿದಂ (ತುರಂಗ. ೭೭-೨೪). ಫೈತಳ್ಳೈ: ಬೆಂಗಡೆ ಬಹ ಕೆಳದಿಯರು 
ಕೈತಳ್ಳಿನ ಸಂಗಾತಿಗಳು ಸಾಧ್ವಿಯರು (ಕಂನವಿ. ೨೧-೨೨), 

[ಕೈ (ಲಿ ಕೆಯ್ಯ) * ತಳುಕು (< ತಟಕ್ಕಿ)] 


ತಿಗಿ೨೬ 


ಕ 
೦ 


43 


ಕೈಶೇರು 


ಕೈತಳ್ಳು "ಕೈತಳುಕು' ನೋ. 
ಕೈತಾಂಗು (ನಾ). ಸೇತುವೆಗಳ ಪಕ್ಕಗಳಲ್ಲಿರುವ ಕಟಕಟೆ: 
ಚಿಕ್ಕ ಸೇತುವೆಗಳ ಪಕ್ಕದಲ್ಲಿ ಕೈತಾಂಗುಗಳನ್ನು ಕಟ್ಟುತ್ತಾರೆ 


(ನಾಡೋಜ. ೧೧೨). [ಕೆ (೮ ಕೆಯಾ) + ತಾಂಗ್ಳು] 


| ಕೈತಾಯಿ (ನಾ). ಒಂದು ಬಗೆಯ ಹರಳುಗಿಡೆ: ಪೂತ ಕೈತಾಯಿಗೆಂ 


[ಪಾಠಾಂ. ಐರಾವತದ] ಪೊಳಲೆನಿಪದಿಕ್ಸಿನೊಳ್‌ ಜಾತಾನುರಾಗದಿಂದುದಿಸೆ 
(ವೆಂಕಾರಾ. ೧-೨೦-೩೦). (+ ಕನಿ. ಕೈತ್ತಾ) 

ಕೈತಾಳ, ಕಯ್ತ್ಯಾಳ, ಕೈದಾಳ (ನಾ). ೧. ಕೈಚಪ್ಪಳೆ: ನುಳಿದುಬ್ಬರಿಸಿ 
ಕೈತಾಳಂಗಳಂ ಹೊಯ್ದನು ಹಲಾಯುಧನು (ಬಸಪು. ೨೫-೩೨) ; ವಿಟಿರು 
ಕೈತಾಳಮೊತ್ತುವರು :(ಕಂನವಿ. ೨-೯೨), ೨, ಕೈಯಿಂದ ಹಾಕುವ 
ತಾಳ: ಕೈತಾಳದಿಂ ಪಾಡಿದಂ ಭಕ್ತಿಯಿಂದಲಾ ನಂದಿಯಾ'ಗ 
(ನೆಂದಿಮಾ. ೧೭-೫೪). ೩. ಕಂಚು ಅಥವಾ ಹಿತ್ತಾಳೆಯಿಂದ 
ಮಾಡಿದ ತಾಳ: (8). ಕಯ್ಮಾಳೆ: ೨. (ಕಯ್ತಾಳದ ಮುದ್ದುವಾಡಿನ 
ಯುವರಾಜನ ಪ್ರವೇಶ) (ಬಿಟ್ಟಅ. ೧೦೬-೧೯). ಕೈದಾಳ: ೨, ಸತ್ಯ 
ಸಶ್ಕೀರ್ತಿವಧು ಕೈದಾಳವಿಡಿದು ಸಾರುತ್ತಿಹಳು (ನವಮೋ. ೫-೧೩). 
೪. ಒಂದು ಊರಿನ. ಹೆಸರು: ಹುಟ್ಟೂರು ಕೈದಾಳವನು ಸಾರಿ 
(ನವರಾ. ೩-೨೩). [ಕ್ಲೈ (ಆಕೆಯ್ಕ್‌) * ತಾಳ] 

ಕೈತಾಳು, (ಕ್ರ). ತಡೆದುಕೊಳ್ಳು; ಸಹನೆಯಿಂದಿರು; ಪ್ರತೀಕಾರ 
ಮಾಡದಿರು: (9). [ಕ್ಲೈ (ಆ ಕೆಯಾ) + ತಾಳ್ಗು (ಆ ತಾಳ,)] 

ಕೈತಾಳ್ಕು (ನಾ). ಬಾಗಿಲ ಅಗುಳಿಯನ್ನು ಹಾಕಲು ಅಥವಾ ತಿಗೆ 
ಯಲು ಉಪಯೋಗಿಸುವ ಸಾಧನ: (ಕಿ). 

[ಕ್ಕೇ (ಇ ಕೆಯ್‌್‌) + ತಾಳ್ಕು (ಆ ತಾಟ್‌)] 

ಕೈತಾಳೆ (ನಾ). ಒಂದು ಔಷಧಿಗಿಡದ ಹೆಸರು: *ಬಿಳಿದಾಳೆ, ಮಸ್ಸಿ, 
ಶಾವಿಗೆ, ಸಾನಯ, ಕೈತಾಳೆ * (ಮೈಔಗಿ. ೭೨-೧೪೭೫). [?) 

ಕೈತಿನಿ (ಕ್ರಿ). ೧. ಕೈಯಿಂದ ತಿವಿ; ಗುದ್ದು. ೨. ಕೈಮಾಡು, 
—ತೋರು: ಇಂಥವಳು ಇದ್ದರೆಷ್ಟು? ಸತ್ತರೆಷ್ಟು? ಎಂದು ಬಿದ್ದವಳತ್ತ 
ಕೈತಿವಿದು (ಹೊಸಕಿ. ೨೩). [ಕ್ಕೆ (ಎ ಕೆಯ) * ತಿಮ್ಮಿ) 

ಕೈತೀವು "ಕೆಯ್ತಾವು' ನೋ. 

ಕೈತುಂಬು (ಕ್ರಿ). ಕೈಯನ್ನು ತುಂಬು; ಕೈಯನ್ನು ಭರ್ತಿಮಾಡು : 
ಮಲ್ಲಿಗೆಯರಳಕತ್ತುರಿಯೊಳಗದ್ದಿ ಕೈತುಂಬಿ ಕೊಡಲು (ಕಂನವಿ. ೨-೮೪). 

[ಕ್ಕೆ (ಆ ಕೇಯ್‌) + ತುಂಬು) 

ಕೈತುತ್ತು (ನಾ). ೧. ಬಾಯಿಗೆ ಹಾಕಲು ಕೈಯಿಂದ ಒಮ್ಮೆ ಎತ್ತಿ 
ಕೊಳ್ಳುವ ಆಹಾರ, --ಗ್ರಾಸ್ಕ ಕವಳ: ಕಾಲಪನನಾಶನನ 
ಕೈತುತ್ತಾದನಲ್ಲಾ (ಬಸಪ. ೪೬-೩೭). ೨. ಒಬ್ಬೊಬ್ಬರ ಕೈಗೂ 
ಹಾಕುವ ಕಲಸಿದ ಅನ್ನದ ತುತ್ತು: ಅಜ್ಜಿ ಮಕ್ಕಳಿಗೆ ಕೈತುತ್ತು 
ಹಾಕಿದಳು (ರೂಢಿ). (ಕೈ (ಆ ಕೆಯ್ಶ್‌) + ತುತ್ತು] 

ಕೈತೂಕ (ನಾ). ಭಾರವನ್ನರಿಯಲು ಕೈಯಿಂದ ಎತ್ತುವುದು; 
ಅಂದಾಜು ಶೂಕ : ಎರಡು ಚಿಂತೆಯನಗಿದು ಸಮವಿಟ್ಟಿರಡು ಕೈತೂಕ 
ದಲಿ ತೂಗಿದು (ತೊರರಾ. ೩-೯-೧೪) ; ಕೈತೂಕ ಬಾಯಿ ಬಣ್ಣ (ಗಾದೆ). 

[ಕ್ರೈ (ಆ ಕೆಯ್‌) + ತೂಕ] 

ಕೈತೆಗೆ "ಕೆಯ್ದೆಗೆ' ನೋ. 

ಕೈತೆರೆ (ಕ್ರಿ). ಕೈಯನ್ನು ತೆರೆ, ಬಿಚ್ಚು: ಒಲನ ಕೊಳೆ ಕೈತೆರೆಯುತ 
(ಮಲೆದೇ. ೯-೭). [ಕ್ಕೆ (ಆ ಕೆಯ) + ತೆರೆ] 

ಕೈತೇರು (ನಾ). ಕೈಯಿಂದ ಎಳೆದುಕೊಂಡು ಹೋಗುವ ಶೇರು; 
ಸಣ್ಣರಥ : ರಾಟಾಳತೇರು ಕೈತೇರು ಗೊಂದೆತೇರು ಹರಿದೊ ನಂಜಯ್ನ 
ಎಡಬಲಕೆ(ಹಳ್ಳಿಯ.೩೭). [ಕೈ (ಲಿ ಕೆಯ್ಯ) * ತೇರು (ಆ ತೇರ್ಕ್‌)) 


ಕೈತೊಡಸು 


ಕೈತೊಡಪು (ನಾ). ಕೈಗೆ ತೊಡಿಸುವ ಗವಸಣಿಗೆ; ಕೈಕವಚ (?): | 

ಭೀಷ್ಮನು ಕವಚವನ್ನೂ ಕೈತೊಡಪುಗಳನ್ನೂ ಕೊಟ್ಟು (ಕೃವಾವಿ. ೮೯). 
(ಕೈ (ಆ ಕೆಯ) 4 ತೊಡಪು] 

ಕೈತೊರೆ (ಕ್ರಿ). ೧. ಕೈಯನ್ನು ಬಿಡು. ೨. ಮುಕ್ತಹಸ್ತವಾಗಿರು; | 
ಉದಾರತೆಯನ್ನು ಹೊಂದಿರು : ಸಿರಿವಂತರು ಕೈತೊರೆಯದೀಯದಿರೆ | 
(ವಿಸೀಗೀ. ೭೮). [ಕೈ (ಆ ಕೆಯ) * ತೊರೈ (ಆ. ತೊಜಕ್ಕಿ] | 

ಕೈತೊಳೆ "ಕೆಯ್ದೊಳೆ' ನೋ. | 

ಕೈತೋಟ "ಕೈದೋಟ' ನೋ. | 

ಕೈತೋರಿಸು "ಕೈದೋಟಾಸು' ನೋ. 

ಕೈತೋರು "ಕೈದೋಜು' ನೋ. 

ಕೈದಂಡ (ನಾ).“ಬೈಸಿಕಲ್‌, ಮೊದಲಾದವುಗಳಲ್ಲಿ ಅವನ್ನು ಬೇಕಾದ 
ಕಡೆಗೆ ತಿರುಗಿಸಲು ಸಾಧನವಾದ, ಎರಡು ತುದಿಗಳಲ್ಲೂ ಹಿಡಿಯಿ 
ರುವ, ದಂಡ? (118261-೩೯. ಇಂಕನಿ). [ಕೈ(< ಕೆಯಾ) + ದಂಡ] 

ಕೈದಂಡೆ (ನಾ). ೧. ಕೈಯಲ್ಲಿ ಹಿಡಿದುಕೊಳ್ಳುವ ಸಣ್ಣದೊಣ್ಣೆ ; 
ಕೈಕೋಲು : ಮೆಜಕಿವ ಹಜ್ಜೆಯ ದಂಡೆವಲಗೆಯ ಮಂಜಕಿಯ ಕೈದಂಡೆ 
ಗಳ ಜುಣಾಗಿಸಿ ತಜುಬಿ ನಿಂದರೆ (ಕುವ್ಯಾಭೀ. ೪-೩೪). ೨. ಕೈಯಾಸರೆ: 
ಕಂಡು ದಂಡೆಗೆ ಕರೆದು ಮಂಡೆಯಂ ನೀವಿ ಕೈದೆಂಡೆಯಂಗೊಂಡು 
(ಸೌಗಂಧಿ. ೪೦-೪). [ಕೈ (ಲಕೆಯರ್ಯ್‌) * ದಂಡೈ) 

ಕೈದಂಡೆಕೊಡು (ಕ್ರಿ). ಕೈಯನ್ನು ಆಸರೆಕೊಡು; ಕರಾವಲಂಬನ 
ಕೊಡು: ನಂದಿ ಕೈದಂಡೆಕೊಡೆ ನಡೆದು ಸಂತಸವಾಂತು ನಿಂದು 
(ರಾಘಚಾ. ೭-೮೨). [ಕೈದಂಡೆ + ಕೊಡು] 

ಕೈದಟ್ಟು, ಕೈತಟ್ಟು (ಕ್ರಿ). ೧. ಚಪ್ಪಾಳೆ ಹೊಡೆ; ಕರತಾಡನ 
ಮಾಡು: ದಟ್ಟವಿಸಿ ಕವಿದ ಕತ್ತಲೆಯ ಮೊತ್ತದೊಳು ಕೈದಟ್ಟಲೆನುತಂ 
(ನೇದಿಮಾ. ೨೨-೪೮). ೨. ಮತ್ತೊಬ್ಬನ ಕೈಯನ್ನು ತಟ್ಟು: (೪). 
೩. ಕೈಯನ್ನು ತಟ್ಟಿ ರಹಸ್ಯವಾದ ಸಂಜ್ಞೆಯನ್ನು ಕೊಡು: (ಕ). 
೪. ಒದಗು; ಸಂಭವಿಸು; ಪ್ರಾಪ್ತವಾಗು: ಕೆಟ್ಟಿಂ ಪ್ರಯಾಸವೇ 
ಕೈದಟ್ಟಿತೆಂದೊಜಲುತ (ಪದ್ಮರಾ. ೧೩-೫); ಜನ್ಮಾಂತರದ ಸುಕೃತ, ಫಲ 
ವೆವಂಗೆ ಕೈದಟ್ಟಿ ದುದು (ತುರಂಗ, ೩೩-೭). ೫, ಕೈಯಿಂದ ಹೊಡೆ; 
ಜಗಳವಾಡು; ಹೋರು: ಕೈದಟ್ಟುವ ಕಾವಿನಲ್ಲಿ ಕಾಳಗವಲ್ಲದೆ 
ಕೈದಟ್ಟದ ಠಾವಿನಲ್ಲಿ ಕಾಳಗವುಂಟೀ ಅಯ್ಯಾ (ನೋಳಿಮಾ. ೧೦೪-೪೮೯). 
೬. (ನಾಣ್ಯದಂತೆ) ಕೈಯಿಂದ ಕೈಗೆ ಸಾಗು: (೪). ಕೈತಟ್ಟು : 
೧, ಆನಂದ ಹಿಂದಕ್ಕೆ ತಿರುಗಿ ಪ್ರಕಾಶನನ್ನು ಕೈತಟ್ಟ ಕರೆದ 
(ಮರಳಿ. ೧೪೬) ; ಮಾಧವರಸ ಕೈತಟ್ಟುತ್ತ ಹೇಳಿದ - ಹೌದು ಹೌದು 
ಹಾಗೆ ಮಾಡಬೇಕು (ಆಶ್ರಮ. ೯೮). , [ಕೈ (ಆ ಕೆಯ) + ತಟ್ಟು) 

ಕೈದಣಿ (ಕ್ರಿ). ಕೈಗೆ ದಣಿವಾಗು; ಕೈ ಸೋತುಹೋಗು : ಕೈದೆಣಿಯೆ 
ಹೊಯ್ದರಿಯ ಸೀಳಿದು ಬಾಯ್ಡಣಿಯೆ ಮೂದಲಿಸಿ (ಕುವ್ಯಾಕ. ೮-೪೧); 
ವಿಷಾದ ಭರದಲಿ ಮುಂದುಗಾಣದೆ ಕೈದಣಿಯಲಪ್ಪಳಿಸಿದನು ಕಲಿಭೀಮ 
ಕುರುಪತಿಯ (ಕುವ್ಕಾಗ. ೭-೨೭). ಕೈದಣಿವನಕ ನಾನಾ ಪುಸ್ಪಂಗಳ 
ಕೊಯ್ದು ಪೊಟ್ಟಣವ ಕಟ್ಟಿದರು (ಮೋಹತ. ೪-ರ೯). 

[ಕೆ (ಆ ಕೆಯ್ಯ್‌) * ತಜಿ] 

ಕೈದಣ್ಣ ಲರ್‌ (ನಾ). ಒಂದು ಬಗೆಯ ಭಕ್ಷ್ಯ: ಸಣ್ಣಕ್ಕಿಯಶನ ಸದ್ಭೃತ 
ದೊಲೆ ೩ ೫ ಕೈದಣ್ಣಲರ್‌ ದಧಿಪತ್ರಮಾಲೆ ತಣ್ಣೈಸದೆ ಪದಾರ್ಥಂಗಳ 
ರುಚಿಯ ಮುಕ್ಕಣ್ಣಗರ್ಸಿತವ ಮಾಡಿದರು (ಮೋಹತ. ೨೬-೯). ([?] 

ಕೈದಪ್ಪಣಿ (ನಾ). ಕೈಚಪ್ಪಾಳೆ : ಶಿಶುವೆ ನೀ ಬಾರೆಂದು ಕೈದಪ್ಪಣಿಗಳಿಂ 
ಪೊಸಜವ್ವನೆ ಯರು ಕರೆಯೆ (ಜೀನಂಸಾಂ. ೭-೬). 

(ಕ್ಕೆ (ಆ ಕೈಯ್ಯ) * ತಪ್ಪಣಿ (ಆ ಚಪ್ಪಳಿ)] 


ಪಿಗಿ೨೭ 


ಕೈದಾಳ 


ಕೈದವ, ಕಯ್ದವ (ನಾ). ಮೋಸ; ಕಪಟಿ; ವಂಚನೆ: “ಸಲೆ ಕಪಟ 
ದೊಳ್‌ ಕೈತ ಕೈದನಂ” (ಕಶರ. ೨೮) ; *ಕೈದವವೆ ಕೈತವನೆ? 
(ಕರ್ಣಾನಿ. ೬೦); ಕೈದವಮಿಲ್ಲದ ನಲ್ಮೆಯಂ ನಾಲಗೆಯ ತುದಿಗೆ ತಂದು 
ನುಡಿದಳ್‌ (ಪಂಪಭಾ. ೧೦-೪೫ ವ). ಕಯ್ದವ:; ಕಯ್ದವಮಿಲ್ಲ 

8 ದೊಲ್ಲೊ ಲಿಸಿದೋಪನುಮೋಪಳುಮೆಯ್ಲೆ ತಲ್ಲು ತಳ್ಳೊಯ್ದಿರೆ 

(ಕಾಂತಿಪು. ೮-೮೬). [< ಸೆಂ. ಕೈತವ] 

ಕೈದಸ್ತು, (ನಾ). ೧. ಇಸ್ಸೀಟಾಟದಲ್ಲಿ ಎಲೆಗಳನ್ನು ಹಂಚಿದಾಗ 
ಒಬ್ಬೊಬ್ಬರಿಗೂ ಬಂದ ಎಲೆಗಳ ಮೊತ್ತ, ಕಟ್ಟು. ೨. ಆಟದಲ್ಲಿ 
ಒಬ್ಬ ಆಟಗಾರನಿಗೆ ಬಂದ ಪಟ್ಟು. 

10 [ಕ್ರೈ (ಆ ಕೈಯ್ಯ್‌) * ದಸ್ತು) 
ಕೈದಸ್ತ್ತು (ನಾ). ಒಂದು ಬಗೆಯ ಕೈಪಾತ್ರೆ : ಕಾಲ್ಕೊಳಿವ ಕೈದಸ್ತು 

ಕೈಗಿಂಡಿ ಕಾಳಂಜಿ ಈ ನೇಳ್ಶ ವೈಪರ್ಯ ಆಹುದಮ್ಮಾ (ಶ್ರೀಕೃಪಾ. ೨೨). 
[ಕ್ಕೆ (ಆ. ಕೆಯಾ) + ದಸ್ತ್ವು] 
ಕೈದಳೆ *ಕೈತಳ' ನೋ. 

15| ಕೈದಳವಸುಲ್‌ (ನಾ). ಅಂಗೈಯಿಂದ ಹಿಡಿಯಲು ಸಾಧ್ಯವಾಗು 

ವಷ್ಟು ತೆಳ್ಳಗಿರುವ ಹೊಟ್ಟಿ: ತೆಳ್ವಸುಜ ಸುಳಿನಾಳೆವಸುಜ ಕೈದಳ 

ವಸುಜ ಕೋಮುಳೆಯೆರು (ಚೆಬಪು. ೩೭-೪೨). 

[ಕೈದಳ (೮ ಕೈತಳ) 4 ಬಸುಆ್‌್‌ (ಎ ಬಸಿಜಾ್‌)] 
ಕೈದಾಗಿಸು (ಕ್ರಿ). ೧. ಕೈಯನ್ನು ತಾಗಿಸು; ಹೊಡೆ; ಬಡಿ: ರಿಪು 
20| ಕೈದಾಗಿಸಿದನರಸನನು (ಕುವ್ಯಾಗ. ೬-೩೨). ೨. ಕೈಯಿಂದ ತೋರು, 
— ಪ್ರಕಟಿಸು (?) : ಕೈದಾಗಿಸಿದನನಿಬರಲಿ ಗಂಡುಗತನದ ಗಾಡಿಕೆಯ 
(ಕುವ್ಯಾಅ. ೧೦-೫೧). [ಕೈದಾಗು, 4 -ಇಸ್ಕು] 

ಕೈದಾಗ್ಗು, (ಕ್ರಿ). ಕೈ ತಗಲು, ತಾಕು, -ಘಟ್ಟಿಸು. "ಕೈದಾಗಿಸು' 

ಪರಾ. [ಕೇ (< ಕಯ್‌) + ತಾಗ್ಗು (ಆ ತಾಗ್ಕು)] 
ಗ (ನಾ). ೧. ಕೈಯ ತಗಲುವಿಕೆ; ಹಸ್ತಸ್ಪರ್ಶ. 
೨. ಕೈಕೆಲಸ; ಹಸ್ತ ಚಾತುರ್ಯ: ರಂಗವಲ್ಲಿಯಂ ಕಂಡು ವಿಸ್ಮ 
ಯಂಬಟ್ಟವೆಲ್ಲಮಕ್ಕನ ಕೈದಾಗೆ ದು ಮನದೊಳ್‌ ಬಗೆಯುತ್ತುಂ 

(ಧರ್ಮಾಮೃ. ೩-೨೩೭). 
| (ಕೈ (ಆ ಕೈಯ್ಯ್‌) * ತಾಗ್ಮು(< ತಾಂಗ್ಳು)] 

30 | ಕೈದಾಟಸು (ಕ್ರಿ). ಕೈಯಿಂದ ಕೈಗೆ ಸಾಗಿಸು; ತನಗೆ ಬೇಡವಾದ 
ವಸ್ತುವನ್ನಾಗಲಿ, ಹೊರೆಯನ್ನಾಗಲಿ ಇನ್ನೊಬ್ಬನಮೇಲೇರಿಸಿ 
ಪಾರಾಗು : ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಕೈದಾಟಸಿ ಕೀರ್ತಿಹೊಡೆದು 
ಬಿಡುತ್ತೀಯ (ಬೆತಂಬಾ. ೧೭೬) ; ಅವನು ತನ್ನಲ್ಲಿದ್ದ ಖೋಟಾ' 
ನೋಟನ್ನು ಸಂತೆಯಲ್ಲಿ ಹೇಗೋ ಕೈದಾಬಸಿದ (ರೂಢಿ). 

[ಕ್ಕೆ (ಎ ಕೇಯ್‌) + ದಾಟಿಸು] 

ಕೈದಾರ, (ನಾ). ಕೈಗೆ ಕಟ್ಟಿಕೊಳ್ಳುವ ಮಂಗಳಕರವಾದ ದಾರ: 
ಕಂಕಣ ಕೈದಾರ ಸ್ಥಿರ ಸೇಸೆಯಸಿಕ್ಕಿ ಚನ್ನ ಮಲ್ಲಿ ಕಾರ್ಜುನನೆಂಬ 
ಗಂಡಗೆನ್ನ ಮದುವೆಯ ಮಾಡಿದರು (ಮಹಾದೇ. ೩೫-೭೬). 

[ಕ್ಕೆ (ಆ ಕೆಯ್ಮ್‌) + ದಾರ್ಯ] 
40 | ಕೈದಾರ್ನ (ಗು). ಕೆಸರಿಗೆ ಸಂಬಂಧಿಸಿದ ; ಗದ್ದೆಯ ಸಂಬಂಧವಾದ. 
(ಸಂ. 


35 


ಕೈದಾರಕ (ನಾ). ಗದ್ದೆಗಳ ಸಾಲು. [ಸೆಂ.] 
| ಕೈದಾರಿಕ (ನಾ). KN ಕೈ ದಾರಕ. [ಸಂ.] 
| ಕೈದಾರೆ "ಕೈಧಾರೆ? ನೋ. 
151 ಕೈದಾರ್ಯ (ನಾ). ಇ ಕೈದಾರಕ. [ಸಂ] 


ಕೈದಾಳು 


ಕೈದಾಳು (ನಾ). ಆಯುಧವನ್ನು ಧರಿಸಿದ ಆಳು; ಆಯುಧ 
ಧಾರಿಯಾದ ಭಟ: ಭಾಳದ ಚಂದ್ರದ ಚಿತ್ರದ ಮೊಗರಂಬದ ಕೈದಾಳಿನ 
ಕಾಲ್ಗಾಹಿಂ ಹಡೆಯಂ ಹಣ್ಣಿದ ಕರಘಟನೆರೆದುವು (ವೀರೇಚ. ೨-೨೮). 

[ಕೈದು (ಆ ಕೆಯ್ದು) + ಆಳ್ಯು (ಆ ಆಳ್‌) 

ಕೈದಿ, ಖೈದಿ (ನಾ). ಬಂದಿ; ಸೆರೆಯಾಳು : ಒಡನೆಯೇ ಅವರು ಕೈದಿ 
ಗಳಿಬ್ಬರನ್ನು ಮುನ್ನಿನ ಸ್ಥಳದಲ್ಲಿ ಭದ್ರವಾಗಿರಿಸಿ ಬಂಡು ಒಡೆಯನನ್ನು 
ಉಪಚರಿಸಹತ್ತಿದರು (ತುಬ್ಬಣ್ಣ. ೧೭೪). ಖೈದಿ: ದಿನದಿನವೂ ಹಾಗೆ 
ಕೆಲಸದಲ್ಲಿ ತೊಡಗಿದ ಖೈದಿಗಳನ್ನು ನೋಡಿ ಬರುವುದು ಅವರ ಪದ್ಧತಿ 
(ಮಗಮಾಂ. ೮೪); ಖೈದಿಗಳು ತಿಂಡಿಗಾಗಿ ಪರಿತಪಿಸುತ್ತಾರೆ 
(ಜೀವಾತ್ಮ. ೨೦೭). («- ಅರ, ಮರಾ. ಕೈದೀ) 

ಕೈದೀಪ (ನಾ). ೧. (ಕೈಯಲ್ಲಿ ಹಿಡಿದುಕೊಳ್ಳಲು) ಹಿಡಿಯಿರುವ 
ದೀಪ; ಸಣ್ಣದೀಪ: ಮಾಸ್ತರು ಕೈದೀಪ ಹಚ್ಚಿ ಗೋಡೆಯಲ್ಲಿಟ್ಟರು 
(ಕಾವೇರಿ. ೨೦೪). ೨. ಮಾರ್ಗವನ್ನು ತೋರಿಸುವ ದೀಪ; 
ದಾರಿ ದೀಪ: ಅವನ ನಡೆನುಡಿ ನನಗೆ ಕತ್ತಲೆಯಲಾಯಿತು ಕೈದೀಪವು 
(ಸಖೀಗೀ. ೪೩-೮೮೨). [ಕ್ಕೆ (ಲ ಕೆಯ್ಯ್‌) ದೀಪ] 

ಕೈದೀವಿಗೆ "ಕೆಯ್ದಾವಿಗೆ' ನೋ. 

ಕೈದ್ಯು "ಕೆಯ್ದು' ನೋ. 

ಕೈದ್ಮು, ಖೈದು (ನಾ). ೧. ಸೆರೆಮನೆ ; ಬಂದೀಖಾನೆ; ಕಾರಾಗೃಹ: 
ಈ ಚೇಲೇರನ್ನು ಕೈದಿನಲ್ಲಿ ಜೀವಸಹಿತ ಮಡಗಿದರೆ ಟೀಪುಸುಲ್ತಾನರು 
ಫಿರಿಯಾದಿ ಮಾಡಿದಾಗ್ಮೆ ಶಾಯಿದಿ ಕೊಡಬಹುದು (ರಾಜೇಂದ್ರ. ೫೯); 
ಮಂತ್ರಿಯನ್ನು ಕರೆಸಿ ಕೈದಿನಲ್ಲಿಟ್ಟರೆ ರಾಯನನ್ನು ಜಯಿಸಬಹುದು 
(ಕಥಾಮಂ. 1೪, ೫೭). ೨. ಕೈಸೆರೆ; ದಸ್ತಗಿರಿ; ಬಂಧನ: ಕೈದಿನ 
ಮೂಲಕವಾಗಿ ಶಿಕ್ಷೆಯಾಗತಕ್ಕ ತಕ್ಕೀರು ಮಾಡುವ ಬಗ್ಯೆ ರಾತ್ರಿಯಲ್ಲಿ 
ಹೊಂಚು ಹಾಕಿ ಮನೆಗೆ ಅತಿಕ್ರಮ ಪ್ರವೇಶ ಮಾಡೋಣ(ಗ್ರಾಮಾಕ.೯೯). 
ಖೈದು : ೨. ಒಬ್ಬ ಮನುಷ್ಯನನ್ನು ಖೈದಿಗೆ ಗುರಿಮಾಡುವುದಕ್ಕೆ 
ಅವನು ಕೀಳುಜಾತಿಯವನಾಗಿರಬೇಕು (ಗ್ರಾಮಾಕ. ೬೧). 

ಕೈದುಮಾಡು 7 ೧. ಸೆರೆಹಿಡಿ; ಬಂಧಿಸು: ಕೋಟಿವಳಕ್ಕೆ ಕರೆದು 

ಕೊಂಡು ಹೋಗಿ ಕೈದುಮಾಡಿ ಇಟ್ಟಿರು (ಹೈದರ. ೧೦೪). ೨, ನಿಲ್ಲಿಸು: 
ಕೆಲಸ ಕೈದುಮಾಡು (ರೂಢಿ). ೩, ಮುಗಿಸು: ಲೆಕ್ಕ ಕೈದುಮಾಡು 
(ರೂಢಿ). [+ ಅರ. ಕೈದ್‌) 

ಕೈಮಕಾರ "ಕೆಯ್ದುಕಾಅ' ನೋ. 

ಕೈದುಕಾಲ "ಕೆಯ್ದುಕಾಅ? ನೋ. 

ಕೈದುಕಾಅತನ, ಕೈದುಗಾಅತನ (ನಾ). ಆಯುಧ ಪ್ರಯೋಗ 
ದಲ್ಲಿರುವ ಜಾಣ್ಮೆ; ಶಸ್ತ್ರಾಸ್ತ್ರಕೌಶಲ್ಯ: ಕಾಮನ ಕೈದುಕಾಜ 
ತನಕ್ಕೆ ಕೋಡದೆ ಕಂದದಿಹರಾರು (ಕುವ್ಯಾವಿ. ಓರಿಇ. ೬-೩೯). 
ಕೈದುಗಾಅತನ: ಕೈದುಗಾಜತನದ ಬಲ್ಮೆ ಯೊಳ್‌ ಮಾಜಕೊಡ್ಡಿ 
ಮೊನೆಗಾಂತ ದಮನನನಿದಿರ್ಚಿ (ರಾಮಾಶ್ಚ. ೯೦-೩೦). 

(ಕೈದುಕಾಜ ( ಕೆಯ್ದು ಕಾಜ) + -ತನ] 
ಕೈದುಕೊಳ್‌ "ಕೆಯ್ದುಗೊಳ್‌'. ನೋ. 
ಕೈದುಖಾನೆ (ನಾ). ಕಾರಾಗೃಹ; ಸೆರೆಮನೆ. 
[+ ಅರೆ. ಹಿಂ. ಕೈದ್‌ ಖಾನಾ] 

ಕೈದುಗಾಜ "ಕೆಯ್ದುಕಾಅ' ನೋ. 

ಕೈದುಗಾಅತನ "ಕೈದುಕಾಅತನ' ನೋ. 

ಕೈದುಗುತ್ತು (ಕ್ರಿ) ಆಯುಧವನ್ನು ಚುಚ್ಚು, ತಿವಿ: ನೆಣನ 
ಬಣಬೆಗಳೊಳ್‌ ಕೈದುಗುತ್ತಿ ನೋಡಿಯಂಂ (ಗದಾಯು. ೬-೨೮ವ). 

[ಕೈದು (ಆ ಕೆಯ್ದು) + ಕುತ್ತು] 


೨೧೨೮ 


30 


33 


40 


45 


ಕೈದೊಡಿಸು 


ಕೈದುಗೆಯ್‌ "ಕೆಯ್ದುಗೆಯ್‌ ನೋ. 
ಕೈದುಗೆಯ್ಮೆ (ನಾ). ಆಯುಧವನ್ನು ಪ್ರಯೋಗಿಸುವುದರಲ್ಲಿರುವ 
ಜಾಣ್ಮೆ, ಕೌಶಲ: ಬಿಲ್ಕತ್ತಿ ಮೊದಲಾದ ಪಲವುಂ ಕೈದುಗೆಯ್ಕೆ 
ಯೊಳಂ (ಚಿಕವಂ, ೧೬೬-೧೬). [ಕೈದು (ಆ ಕೆಯ್ದು) * ಕೆಯ್ಮೆ) 
ಕೈದುಗೈ "ಕೆಯ್ದುಗೆಯ್‌' ನೋ. 
ಕೈದುಗೊಳ್‌ "ಕೆಯ್ದುಗೊಳ್‌ ನೋ. 
ಕೈದುಡುಂಕು "ಕೆಯ್ದುಡುಕು' ನೋ. 
ಕೈದುಡುಕ್ಕು "ಕೆಯ್ದುಡುಕು' ನೋ. 
ಕೈದುಡುಕ್ಳು (ನಾ). ೧. ಕೈಯಿಂದ ಸೆಳೆದುಕೊಳ್ಳುವುದು; 
ಬಲಾತ್ಕಾರವಾಗಿ ಕಿತ್ತುಕೊಳ್ಳುವುದು; ಅಪಹರಿಸುವುದು : ಒಳಗೆ 
ಸುಧೆಯನೇ ಮಡಗಿ ಫೆರರಿಂಡೆ ಕೈದುಡುಕಾಗದಂದದಿಂದೊಡರಿಸುತೆ 
(ಸಿದ್ಧೇಪು. ೨-೧೧) ; ಕಟ್ಟುಕ್ಕೆನಾಳೆ ಸಮಯಂ ತಟ್ಟಿನ ಮೆಟಕವಣಿಗೆ 
ಫೊಮ್ಮು ಕೈದುಡುಕುಗಳಂ ಪುಟ್ಟಸಿ ಪೊಣರ್ವ ಸೆಟ್ಟಿಗಳಿಟ್ಟುಳಿಯಂ 
ನಿಲಿಸಿ ಸುಂಕಮಂ ಬಾಳಿಸಿದಂ (ಕೆಳನೃ. ೭-೩೧). ೨. ಹಿಂದು ಮುಂದು 
ವಿಚಾರಿಸದೆ ಕೈಮಾಡುವಿಕೆ, ಜಗಳಕ್ಕೆ ತೊಡಗುವಿಕೆ: 
ಕೈದುಡುಕು ಲೇಸಲ್ಲ ಖಳಕುಲಸೂದನನ ಕೂಡೆ (ತೊರರಾ. ೬-೧೨-೧೨) ; 
ನೀವು ಅವರ ಮೇಲೆ ಕೈದುಡುಕು ಮಾಡ ಕೆಲಸವಿಲ್ಲಾ(ರಾಜೇಂದ್ರ. ೪೮). 
(ಕ (ಆ ಕೆಯ) + ತುಡುಕ್ಕು] 
ಕೈದುದಿ (ನಾ). ಕೈಯ ತುದಿ; ಹಸ್ತದ ಅಗ್ರಭಾಗ; ಹಸ್ತಾಗ್ರ: 
ಳಾಯ್ಮುತ್ತಬ್ಬೆಯರೆ ಕೈದುದಿಗಳನು ಹಿಡಿದೆಳೆದು (ತೊರರಾ. ೫-೮-೬೯). 
[ಕ್ಕೆ (ಆ ಕೆಯಾ) + ತುದಿ] 
ಕೈದುವಲಿ (ನಾ). ಆಯುಧಕ್ಕೆ ಬಲಿ, ಆಹುತಿ: ಗಂಡನಳಿದನ್‌ 
ಗಂಡುಗಲಿ ರಾವಣನ ಕೈಯ ಕೈದುವಲಿಯಾಗಿ ( ಶ್ರೀರಾಮಾ.3೦೭-೩೪೫). 
[ಕೈದು (ಐ ಕೆಯ್ದು) + ಬಲ್ಯಿ] 
ಕೈದುವಿಕ್ಕು (ಕ್ರಿ). ಆಯುಧವನ್ನು ಕೆಳಗೆಹಾಕು; ಸೋಲನ್ನು 
ಒಪ್ಪಿಕೊಳ್ಳು : ಕಾಮನ ದಳದ ಚೂಣಿಯ ಸೊಗಸು ಹೊಯ್ದರೆ 
ಕೈದುವಿಕ್ಕಿತು ವಿಗಡ ಮುನಿಜನವು (ಕುವ್ಕಾಅ. ೫-೧೦). 
[ಕೈದು (ಆ ಕೆಯ್ದು) + ಇಕ್ಕು) 
ಕೈದುವಿಡಿ "ಕೆಯ್ದುವಿಡಿ? ನೋ. 
ಕೈದುವೊಲು "ಕೆಯ್ದುವೊಟು' ನೋ. 
ಕೈದೆಗೆ "ಕೆಯ್ದೆಗೆ' ನೋ. 
ಕೈದೆತ್ತು (ಕ್ರಿ). ಆಯುಧವನ್ನು ಮೇಲಕ್ಕೆತ್ತು: ನರಸೇಂದ್ರ ಒಲವಿಂದ 
ಕೈದೆತ್ತಿ ಕೂ ಶ್ಮಾಂಡಫಲವನು ಸಲೆ ಬಂಡಿಸಿದನರ್ತಿಯಲಿ 
(ಕಂನವಿ. ೨೨-೬೯). (ಕೈದು, (೮ ಕೆಯ್ದು) * ಎತ್ತು) 
ಕೈದೆರವು "ಕೈದೆರಹು' ನೋ. 
ಕೈದೆರಹು, ಕೈದೆರವು (ನಾ). ಕೈಗೆ ಬಿಡುವು, ಅವಕಾಶ; ವ್ಯವ 
ಧಾನ; ತೆರಪು: ಬಲ್ಲವಿಕೆಯ ಮಾತು ಬೇಡವೆಂದೈನೂಜು ಬಿಲ್ಲ 
ನಾರಿಯ ಭೋರ್ಗರಿಸೆ ತಲ್ಲಣಿಸಿದುವು ಶತ್ರುಗಳೆದೆ ಕೈದೆರಹಿಲ್ಲದೆ ಕಣಕದ 
ಕೂರ್ಗಣೆಯ (ಮೋಹತ. ೪೦-೩೨). ಫೈದೆರವು: ಸೋಲವೆ ಸುಭಟರ್ಗೆ 
ಬಿಲ್ವೆದೆ ಪರಿದ ತತ್ಯಾಲದೆ ಕೈದೆರನಿಂಗೆ ಶೂಲವೊಂದಿದೆ ನೋಡು 
(ಮೋಹತ. ೩೮-೧೯). [ಕೈ (ಆ ಕೆಯ್ಮ್‌)* ತೆರಹ್ಮು ( ತೆಜಪು)] 
ಕೈದೊಡಿಗೆ (ನಾ). ಕೈಯ ಆಭರಣ: (೪). 
(ಕ್ಲೈ (ಆ ಕೆಯ್ಯ್‌) * ತೊಡಿಗೆ (ಆ ತೊಡುಗೆ)] 
ಕೈದೊಡಿಸು (ಕ್ರಿ). ಕೈಗೆ (ಬಳೆ ಮೊದಲಾದ ಆಭರಣಗಳನ್ನು) 
ತೊಡಿಸು: ಎಳೆವೆರಲ್ಲಳ ಚಿಟುಳೊತ್ತಿ ಕೈದೊಡಿಸುವ ಬಳೆಗಾಜರಿರ್ದರಿ 
ಕೈಲದಿ (ಮೋಹತ. ೩-೨೩). [ಕೈನ ಕೆಯಾ) * ತೊಡಿಸು] 


ಕೈದೊಳಸು, 


ಕೈದೊಳಸ್ಕು (ಕ್ರಿ). ೧. ಕೈಯಾಡಿಸು; ಕೈಯಿಂದ ಕಲಕು, 
—ತೊಳಸು : ಸುಳಿಯಲನಿಲಂಗಿಲ್ಲ ಪಥ ಕೈದೊಳಸ [ಪಾಕಾಂ. ಹೊಳಕ] 
ಬಾರದು ರವಿಗೆ (ಕುವ್ಯಾವಿ. ೪-೩೨). ೨, ಬಲಾತ್ಕಾರದಿಂದ ಸೆಳೆ; 
ಆಕ್ರಮಿಸು: ಉಜುಬಿ ಘಟ್ಟಾವಳಿಯ ಪುರಗಳಲಜಸಿ ಪಡುವಣ 
ಕಡಲ ನಡುವಣ ಕುಜುವಗಳ ಕೈದೊಳಸಿ ತಿರುಗಿತು ಸೇನೆ 
ಕೊಂಕಣಕೆ (ತೊರರಾ. ೪-೧೦-೩). 

[ಕೈ (ಆ. ಕೆಯಾ) * ತೊಳಸು;] 

ಕೈದೊಳಸ್ಸು (ನಾ). ಎ. ಕೈಯಿಂದ ಮಾಡುವ ಕಲಹ; ಮುಷ್ಟಿ 

ಯುದ್ಧ : (ಕಿ). ೨. ತೊಳಸುವಿಕೆ; ಕದಡುವಿಕೆ: ಬೀದಿಗಲಹದ 


೨ಿಗಿ೨೯ 


3 


ಕದಡು ಬೀಡಿನಲೈದೆ ಹಬ್ಬಿತು ಬೀಡುಗಲಹದ ಕೈದೊಳಸುಕೊಂಡೆಸಗಿ 10 


ನಓಸಿತು ನಾಡುನಾಡಿನಲಿ (ಕುವ್ಯಾಆ. ೮-೨). ೩. ಕೈವಶ; ಅಧೀನ: 
ಉಜುಬಿತಪದೆಸೆ ರಾಜ್ಕಲಕ್ಷ್ಮಿಯ ತುಜುಬು ಕೈದೊಳಸಾಯ್ತು ಹಗೆಗೆ 
(ಕುವ್ಯಾ ಸ, ೧೫-೨೮), ೪. ಕೈಯಿಂದ ಕಲಕುವಿಕೆ; ಬಲಾತ್ಕಾರ 
ದಿಂದ ಸೆಳೆಯುವಿಕೆ: ವಾಯಖುಜನ ಕೈದೊಳಸಿನಲಿ ಕುರುರಾಜ್ಯ 
ಶ್ರೀಯ ಮುಂದಲೆ ಹೋಯಿತು (ಕುವ್ಯಾಕ. ೧೨-೨೮). 
[ಕ್ರೈ (ಆ ಕೆಯಾ) * ತೊಳಸ್ಕು] 

ಕೈದೊಳಸುಕಾಖಿ (ನಾ). ಕೈಯಿಂದ ಹೋರಾಡುವವನು; 
ಮುಷ್ಟಿ ಯುದ್ಧ ಮಾಡುವವನು: ಬಳಿಕ ಬೊಬ್ಬಿರಿದಬ್ಬಂಸಿ 
ಹಗು, ಹೊಕ್ಕು ಹೊಯ್ದರು (ತೊರರಾ. ೬-೩೭-೬); 
ಬಲು ಪಾಠಿಯಲಿ ಕೆದೊಳಸುಕಾಣರು ಹೊಕ್ಕರುರವಣಿಸಿ 
(ತೊರರಾ. ೬-೨೮-೨೩). [ಕೈದೊಳಸ್ಕು ಗ 

ಕೈದೊಳಸುಗೊಳ್‌ (ಕ್ರಿ). ೧. ಮುಷ್ಟಿಯುದ್ಧವನ್ನು ಆರಂಭಿಸು; 
ಮುಷ್ಟಿಕಾಳಗಮಾಡು, ೨. ಅಧೀನವಾಗು; ಕೈವಶವಾಗು : 
ಅಳುಪ ಕಾಣಿವು ಚಿತ್ತವೃತ್ತಿಯ ನೆಲೆ ನಿಜೇಶನ ಮೇಲೆ ಘನ 
ಕೈದೊಳಸುಗೊ [ಪಾಠಾಂ. ಕೊ]ಳ್ಳದು ನುಡಿಸಿ ನೋಡುವುದೆಂದಳಾ 
ಸರಮೆ (ತೊರರಾ. ೫-೩-೪೫). [ಕೈದೊಳಸ್ಕು + ಕೊಳ್‌] 

ಕೈದೊಳೆ "ಕೆಯ್ದೊಳೆ' ನೋ. 

ಕೈದೊಜಕಿ "ಕೆಯ್ದೊಲ್‌? ನೋ. 

ಕೈದೋಟಿ, ಕೈತೋಟ (ನಾ). (ಮನೆಯ ಆವರಣದಲ್ಲಿ ಇರುವ) 
ತೋಟ; ಸಣ್ಣ ತೋಟಿ: ಮನೆ ಚೊಕ್ಕಟವಾಗಿದೆ. ಮುಂಡೊಂಹು ಚೆಂದ 
ವಾದ ಕೈದೋಟ (ಹುಚ್ಚುಹು. ೬೮). ಕೈತೋಟ; ನಾನೇನು 
ನಿಮ್ಮ ಕೈತೋಟದಲ್ಲಿ ಬೆಳೆದ ಬದನೆಕಾಯಿಯೇ (ಇಪ್ಪಕ. ೨೧೫) ; 
ಅಲ್ಲಿ ಇಲ್ಲಿ ಕೆಲವು ಭಾಗಗಳಲ್ಲಿ ಹಚ್ಚಗೆ ಕೈತೋಟ ಮಾಡುತ್ತಿರ 
ಬಹುದು (ಆಕಾಶ. ೩೦). 

(ಕ್ಕ (ಆ ಕೆಯ್ಕ್‌) + ತೋಟ (ಆ ತೋಂಟ)] 

ಕೈದೋಟ (ನಾ). (ಹೂ, ಕಾಯಿ ಮೊದಲಾದುವನ್ನು ಕೊಯ್ಯಲು | 
ಉಪಯೋಗಿಸುವ) ದೋಓ; ಸಣ್ಣದೋಟ: ಇಂದ್ರಿಯಾತೀತವನು 
ನಿಡಿಯಲಿಂದ್ರಿಯಕಳನೆ ಇಂದ್ರಧನು ಕೈದೋಟ cal 
(ಮಂಕುಕ. ೬೯೩). [ಕ್ಲೆ (ಆ ಕೆಯತ್ಕ್‌) * ಡೋಟ] 

ಕೈದೋರ್ಪು (ನಾ). ಕೈಯ ಬಲವನ್ನು ತೋರಿಸುವುದು; ಬಾಹು 
ಶಕ್ಕಿಯ ಪ್ರದರ್ಶನ: ತೋಟಸು ನಿನ್ನ ಕಡುಪನೆಲೆ ವಾಮನ 
ವಿರೂಪಾಕ್ಷ ಕೈದೋರ್ಪ ಲೋಮ ಬಲ್ಬೇನಾದುದು (ಡೆಬಪು. ೨೪-೧೪). 

(ಕ್ಕೆ («ಎ ಕೆಯ) + ತೋರ್ಪು]) 
ಕೈದೋಲಕೆ (ನಾ). ೧. ಕೈಯಿಂದ ತೋರಿಸುವುದು; ಪ್ರದರ್ಶಿಸು 


ವುದು: ತುರಗದ ಥಟ್ಟು ಬಳಿಸಲಿಸೆ ಏಆಿದುವು ಪಡಿಮುಖದೊಳುಬ್ಬಿದ | 45 


ಕಾುಗಿಡಿಗಳ ಬಂಡೆಯದ ಕೈದೋಣಕಕೆಯಲಿ (ತೊರರಾ, ೬-೩೦-೧೩). 


ಉಡ, 
ಟಾ 


25 


95 


40 


ಕೈಧಾರಿ 


೨. ಕೈಯಿಂದ ದಾರಿತೋರಿಸುವುದು; ದಿಗ್ದರ್ಶನ: ವಸ್ತುವಿನ 
ಸಾಕ್ಸಾತ್ಕಾರಮಾದೊಡೆ ಶಾಸ್ತ್ರೋಪದೇಶದಿಂದವು ಕೈದೋಜಕಿಕೆಯಿಂದವು 
ಶ್ರೀಗುರುಮುಖದಿಂದವು ಅಫ್ಪುದಾಗಿ (ಪರಮಾ, ೧೮). 
[ಕ್ಕ (ಆ ಕೆಯಕ್ಕ್‌) + ತೋಟಕೆ] 
ಕೈದೋಲಂಸು, ಕೈತೋರಿಸು (ಕ್ರಿ). ೧. ಕೈಯ ಶಕ್ತಿಯನ್ನು 
ತೋರಿಸು, ಪ್ರದರ್ಶಿಸು: ವಿವಿಧಾಯುಧದ ಕಾಲಾಳೊದಗಿ 
ಕೈದೋಜಕಿಸಿದರನಿಬರೆ ಸದೆದನೊಬ್ಬನೆ ಕರ್ಣ (ಕುವ್ಯಾಕ. ೧೧-೮); 
ಆನ ಕೈದೋಜಕಿಸಲ್ಯಣೆಗಳಾಗಸದೊಳು ಸೇತುಗಟ್ಟಿ ದವೊಲಿಟ್ಟಣಿಸುತಿರಲ್‌ 
(ಜೈಮಿಭಾ. ೪-೩೮); ದೂಷಕ ಬಲರಾಮ ಕೈದೋಜಕ'ಿಸೆಂದು ವಿಘ್ನೇಶನು 
ಕರೆದಾಜಕಿದನು. (ಮೋ ಹತ. ೩೮-೪೪). ಕೈತೋರಿಸು: 
೧. ಕೈತೋರಿಸದಿದ್ದರೆ ನಾನು ಕಾಜಿಯೇ ಅಲ್ಲ (ಕೊತ ಕಾ. ೫೩). 
೨. (ಹಸ್ತ ಸಾಮುದ್ರಿಕನಿಗೆ) ಕೈಯನ್ನು ತೋರಿಸು: ಕೈ ತೋರಿಸಿ 
ಅವಲಕ್ಷಣ ಎನಿಸಿಕೊಂಡ (ರೂಢಿ). 
[ಕೈಡೋಟು + -ಇಸ್ಕು] 
ಕೈ ದೋಷಂ, ಕೈತೋರು (ಕ್ರಿ). ೧. ಯು ಶಕ ಕ್ರಿಯನ್ನು ತೋರಿಸು; 
ಸಾಮರ್ಥ್ಯವನ್ನು ಪ್ರ ದರ್ಶಿಸು ಷವಯ ಕುಂಬತಳಕ 
ಪಾಯಳನಿಂ ಕೈ ಜಿ (ಕಬ್ಬಿ ಕಾ. ೨೮೩) ; ಕಡುಪುಳ್ಳೆರ್‌ ಬಂದು 
ಕೈದೋಣದೆ ಕಾಡಿ ತ (ದಶಕು. ೭-೭೦) ; ಫಡ ಕೇಣ 
ವೇಕಿನ್ಸೆನುತ ಕೈದೋಜಕಿತು ಧಟಿಸ್ತೋಮ (ಕುವ್ಯಾಕ. ೨೪-೪೨) ; ಪಟು 
ಭಟರ್‌ ಕೈದೋಜುತಿರ್ದರ್‌ (ಜೈಮಿಭಾ. ೮-೩೩). ಕೈತೋರು: 
೧. ಮೊಜಲು ನೀರುಕುಡಿದು ಬಳಿಕ ತಮ್ಮಂದಿರನ್ನು ಕೊಂದವನಿಗೆ 
ಕೈತೋರುವೆನು (ಯಕ್ಷಸ್ರ. ೨). ೨. ಕೈಯನ್ನು ತೋರು: ಬೇಟಿ 
ಯಲ್ಲಿ ಹುಲಿಯಿದ್ದ ಕಡೆಗೆ, ಕೈತೋರಬಾರದು (ರೂಢಿ). 
[ಕ್ರೈ (ಆ ಕೆಯಾ) 4 ತೋಜ್ಯು (ಆ ಕೋಯ್‌)) 
ಕೈಧಾರೆ, ಕಯಿಧಾಕೆ, ಕೈದಾರೆ (ನಾ). ೧. ಕೈಯಮೇಲೆ ಎರೆಯುವ 
ಧಾರೆ : ಬೆಳಗುಗನಸಿನ ಹೃದ್ಯಸಂವೇದನೆಯ ಸುತ್ತು ರೆಸಬಂದು ಒಂದೆ 
ಕೊಳಗೊಂದು ಕೈಧಾರೆ, ಕಂಕಣಸಾಲು, ನಾಮೇಲು - ನೀಮೇಲು 
(ಅರಳು. ೨೫೭). ೨. ಧಾರಾಪೂರ್ವಕವಾಗಿ ಮಾಡುವ ಕನ್ಯಾದಾನ; 
ಶಾಸ್ತ್ರೋಕ್ತವಾದ ಮದುವೆ: ಹಾಲಾಗೊಳದಲ್ಲಿ ಕೈಧಾರೆ ಆದಾ 
ದೆಂದು ಸುತ್ತೇಳು ಪರ್ಸೇ ಮೆರೆದಾವೋ (ಹುಟ್ಟಹ. ೯೭). ಕಯಿಧಾರೆ ; 
೧. ಇನಿತುಂ ಧರ್ಮ್ಮಮುಮಂ ನೀವೆ ನೋಡಿ ಪಾಲಿಸುವುಡೆಂದು ನಗರ 
ಕೆಲ್ಲಂ ಮನದೊ[ಲ]ವಿಂ ಕಯಿಧಾರೆಯನುನಯದಿಂ ಕೊಟ್ಟು ನಿಲಿಸಿದಂ 
ಚಾವುಣ್ಣ (ಹೈಆಸಿ. ೪೭-೧೪೩ ; 1093). ೩. ವಿವಾಹದಲ್ಲಿ ವಧೂವರರ 
ಕೈಗಳ ಮೇಲೆ ಎರೆಯುವ ನೀರಿನ ಧಾರೆ: ಕಯಿಧಾರೆಯ ಮದುವೆಗೆ 
ಮ ೧೦ (ಕೊಲ್ಹಾಶಾ. ೨೧-೨೧; 1378). ೪. ದಾನಕೊಡುವಾಗ 
ಮಂತ್ರೋಕ್ತವಾಗಿ ಎರೆಯುವ ಧಾರೆ. ಕೈದಾರೆ: ೧. ಭರದೆ 
ಸುರಿತಪ್ಪ ಕೈದಾರೆಗಳ ನಿಕರದಿಂ (ಜ್ಞಾನಸಿಂ. ೧-೧೩). ೨. ಆಂ ಕೈದಾರೆಯ 
ಫೆಂಡಿತಿಯಿರೆಲ್‌ ಓಪಂ ಪರನಾರಿಯೊಳಾಗಳುಂ ಮೆರೆಯುತಿರ್ಪುದೆನೆ 
ತಾನಿರ್ದೆ ಪಾಡೇ (ಅದ್ಭುತ. ೩೦-೨೫); ಸ್ವಾಮಿ ಮಲ್ಲಯ್ಕೆಗೂ ಬಾಲೆ 
ಗಿರಿಜಮ್ಮನಿಗೊ ಹಾಲಾಕೊಳದಲ್ಲಿ ಕೈದಾರೆ (ಹಳ್ಳಿ ಬಾ. ೨೪). 
೩. ಕರಣಂಗಳ ಸುವಾಸಿನಿಯರಾಗೆ ಸಕಳೇಂದ್ರಿಯಂಗಳಾರತಿಯನೆತ್ತೆ 
ಭಕ್ತಿರಸಂ ಕೈದಾರೆಯಾಗೆ (ಬಸರ. ೪-೧೦೧). 
ಕೈಧಾಕೆಎಆತಿ - ದಾನಕೊಡುವಾಗ ಮಂತ್ರೊ ಕ್ರವಾಗಿ 
ಕೈಯಿಂದ ನೀರುಹಾಕು: ಕಾಲಂತೊಳೆದು ಕೈಧಾರೆ ಎಜಕಿದುಕೊಟ್ಟು 
(ಎಕ. ೪೫1೭: (3), ಸೊರಬ. ೫೮೬-೭೯; 1501). 
(ಕೈ (ಆ ಕೆಯ್ಯ್‌) + ಧಾರೆ) 


ಕೈನಂಬುಗೆ 
ಕೈನಂಬುಗೆ (ನಾ). ಕೈಮೇಲೆ ಕೈ ಇಟ್ಟು ಭರವಸೆ ಕೊಡುವುದು ; 
ಭಾಷೆ: ವೀರಕೆ ಬೆಗಡು ಹುದುನನೆಯಾಯ್ತು ಕೈನಂಬುಗೆಗೆ ಮರಳಿದ 


ರೊಬ್ಬರು ರಾಯರಾವುತರು (ಕುವ್ಯಾಗ. ೨-೧೩). 
[ಕ್ಲೆ (ಲ ಕೆಯ್ಮ್‌) + ನಂಬುಗೆ] 


4೧೩೦ 


ಪಟ್ಟು 


ಕೈನೆಗೆಹು,: ಅಂಜದಿರಿ ಹೋಹೋ ಎನುತ ಕೈನೆಗಹಿ (ಕುವ್ಯಾಸ- 

೨-೪೭) ; ಕಂಡರು ಮಹಾ ಸಭೆಯೊಳಗೆ ಹೊಕ್ಕರು ನಿಂದು ಕೈನೆಗಹಿ 

(ನಳಚ, 6-೧೪). [ಕ್ಕೆ (ಆ ಕೆಯಾ) * ನೆಗಪ್ಪು] 
ಕೈನೆಗಹು, "ಕೈನೆಗಪು' ನೋ. 


ಕೈನಡುಗು (ಕ್ರಿ). ೧. ಕೈ ಅಲ್ಲಾಡು, --ಅದುರು, --ಕಂಪಿಸು. | 5 | ಕೈನೆಗೆಹ್ಹು (ನಾ). ೧. ಕೈಯನ್ನು ಮೇಲಕ್ಕೆ ಎತ್ತುವುದು: 


೨. ಕೈಯನ್ನು ಅಲ್ಲಾಡಿಸು, --ಅದುರಿಸು: ಮುದುಕನಂಕೆ ಕೈನಡು 
ಗುವರ್‌ (ಧರ್ಮಾಮೃ. ೩-೮೧ ಅಡಿಟ), (ಕೈ (ಆ ಕೆಯ್ಯ) * ನಡುಗು) 
ಕೈನಡೆ (ಕ್ರಿ). ಕೈಸಾಗು; ಶಕ್ತಿಯಿರು; ಸಾಮರ್ಥ್ಯವನ್ನು 
ಹೊಂದಿರು: ಅಲ್ಲಿ ನನಗೆ ಇನ್ನು ಕೈನಡೆಯುವುದಿಲ್ಲ (ರೂಢಿ). 
[ಕೆ (ಆ ಕೆಯಾ) + ನಡೆ] 
ಕೈನಾಣ್ಯ (ನಾ). ನಗದುಹಣ; ರೋಖುಹಣ: ಸೆಟ್ಟಯರು ಸಕಲ 
ದೇಶದೊಳಿರ್ಪ ಫಲ ಸರಕ ನೆಟ್ಟನೇ ತಂದು ವೊಟ್ಟಲನೊಟ್ಟ ಕೈನಾಣ್ಕ 
ದಿಂದ ವೃವಹರಿಪರಬಲೇ (ನವಮೋ. ೨-೪೮). 
[ಕ್ಕೆ (ಆ ಕೆಯ) * ನಾಜ್ಮ] 
ಕೈನಿಲುಕು "ಕೈನಿಳ್ಳು' ನೋ. 
ಕೈನಿಲ್ಲು (ಕ್ರಿ). ಕೈಕಟ್ಟಿಹೋಗು; ಕೈಸಾಗದಿರು : ಏನೂ ಕೆಲಸವಿಲ್ಲದೆ 
ಕೈನಿಂತ ಜನರು (ನಿರಾಭ. ೧೬೮). 
[ಕೆ (ಆ ಕೆಯ್ಯ್‌) + ನಿಲ್ಲು (ಆ ನಿಲ್‌) 
ಕೈನಿಳ್ಳು, ಕೈನಿಲುಕು (ಕ್ರಿ). ೧. ಕೈಗೆಸಿಕ್ಕು, -_-ಎಟಕು: ತುದಿಮರ 
ನೊಳಿಹ ಪಣ್ಣಿಗೆ , . . ಕೈಸಿಳ್ಳಿ (ಶ್ರೀರಾಮಾ. ೧-೪). ಕೈನಿಲುಕು : 
೧. ಧೂರ್ತ ಅಧಿಕಾರಿಯನ್ನು ತೃಪ್ರಿಪಡಿಸುವುದೆಂದರೆ ಆದು ಕೈನಿಲುಕದ 
ಗೆಂಟು (ಕೂಢಿ). ೨. ಕೈಯನ್ನು ಮುಂದಕ್ಕೆ ಚಾಚು; ಕೈಯನ್ನು 
ನೀಡು : ರಾಪುತರು ಕೈನಿಲುಕಿದರು ಮುತ್ತಿದರು ಸರಿಮಂಡಳಿಸಿ ಬೊಬ್ಬಿಜಕಿ 
ದಾರಿದರು ಸಿಕ್ಕಿದರು ಹಗೆಯೆನುತ (ಕುವ್ಯಾದ್ರೋ. ೧೮-೪೨). 
[ಕೈ (ಆ ಕೆಯ) * ಸಿಳ್ಳು) 
ಕೈನಿಜಂ "ಕೆಯ್ನಿಲು > ನೋ. 
ಕೈನೀಡು "ಕೆಯ್ದ್ನಾಡು' ನೋ. 
ಕೈನೀರ್‌ "ಕೆಯ್ನಾರ್‌' ನೋ. 
ಕೈನೀರೆಅೆ "ಕೆಯ್ನಾರೆಅ್ಕ' ನೋ. 
ಕೈನುಣ್ಣು (ಕ್ರಿ). ಕೈಯಿಂದ ತಪ್ಪಿಸಿಕೊಳ್ಳು, --ಪಾರಾಗು: 
ಆ ಪಾಂಡವರ್‌ ಪ್ರಾಣಮೆಂದಿರ್ದನೇ ಅವನ ಗತಿ ಏನಾಯ್ತು ? ಕೈನುಣ್ಣಿ 
ಕೊಂಡನೋ (ಅಶ್ವತ್ಥಾ. ೫-೮೮). [ಕೈೈ(೮ ಕೆಯ್ಮ್‌)* ನುಣ್ಣು] 
ಕೈನ, ಕಯ್ದೆ, ಗೈನೆ (ನಾ). ೧. ದಾಸಿ; ಪರಿಚಾರಿಕೆ; ನಗುವ 
ಕೈನೆ [ಪಾಠಾಂ. ಕನ್ನೆ]ಯ ತುಜುಬ ಕೊಯ್ಯುವೆನೆನುತ ಕಲಿ ಶಿಶುಪಾಲ 
ನೈತಂದ (ಕುವ್ಯಾಆ. ೧೪-೧೩) ; ಬಸಿವ ನೆತ್ತರ ಮುಸುಡತೋಣದೆ ಕೈನೆ |55| 
ಹೋಗೆನಲು (ಕೌಶಿರಾ. ೫-೧೯). ೨. ಕ್ಸುದ್ರ ಹೆಂಗಸು; ದುಷ್ಟೆ : | 
ನೂಳದದೊಂದು ದಂದುಗಕ್ಕೆ ಕೈಗಮರ್ದ ಚಿಂತಾಮಣಿಯಸೊತ್ತೆ ಯಿಟ್ಟು 
ಬಾಟ್ವ ಕೈನೆಯ ಕೈನೆಗೊಳಗಾದೆನಕ್ಕಟಿ (ರಾಮಾಶ್ವ. ೬೮-೬); 
ಅವಕ್ಕೆ ಕೇಡನ್ನು ಬಯಸುವ ಕೈನೆಯಾಜೇನೆ ನಾವು (ಸವತಿ. ೨೩೯). 
ಕಯ್ದೆ : ೨. ನೀನು ನನ್ನಯೆ ಕುಮಾರನಾಗಿ ಜನ್ಮಿಸಬಾರದಾಗಿದ್ದಿತೆ, 
ಕಂಠೀರವ? ನಾನು ಅಂತಹ ಕಯ್ನೆಯೆ (ಬೆಟ್ಟ. ೧೨೦-೪). ಗೈನೆ : 
೨. ಹಾಳು ಮಾಡುವ ಗರತಿಯಲ್ಲ ಬೀಳುಮಾಡುವ ಗೈನೆಯಲ್ಲ 
(ಗೋಹಾಡು. ೬೦). [4-ಶುಳು. ಕೈನೆ] 
ಕೈನೆಗಪ್ಪು, ಕೈನೆಗಹು, (ಕ್ರಿ). ಕೈಯನ್ನು ಎತ್ತು, --ಮೇಲಕ್ಕೆ | 
ಹಿಡಿ: ವನಜಮುಖಿ ಕಡುಮುಳಿದು ಕೈನೆಗಪನುವರದೊಳಳಿ ನಾರಿಯರ |48 
ಕೈಯಿಂದೆನುತೆ ಶಾಸವನಿತ್ತು ಹಾಯ್ದಳು 


13 


23 


40 


(ಅಂಬಿಕಾ, ೮-೩೨), 


ಕೈನೆಗಹುಗಳ ರಕ್ಕಸರನೀಕ್ಷಿಸಿ ನುಡಿದನಸುರೇಂದ್ರ (ತೊರರಾ. ೬-೧೩-೬). 
೨. ಕೈಯಿಂದ (ಒಂದು ವಸ್ತುವನ್ನು) ಎತ್ತಿಕೊಳ್ಳುವುದು; 
ಅಪಹರಿಸುವುದು : ಜಾನಕಿಯ ಕಪಟದಲಿ ಕಳವಿನ ಕೈನೆಗಹಿನಲಿ 
ಕೊಂಡುಹೋದ ಸುಮಾನನೆಲ್ಲಿ (ತೊರರಾ, ೬-೨೨-೧೪). 
[ಕ್ಕ (೮ ಕೆಯ್ಮ್‌) * ನೆಗಹ್ಮು (೮ ನೆಗಪ್ಶ) 

ಕೈನೆರವು "ಕೆಯ್ದೆರವು' ನೋ. 

ಕೈನೆಲಹು (ನಾ). ಆಶ್ರಯ; ನೆಲೆ: ಖತಿಗೆ ಕೈನೆಲಹಾದುದೀ 
ರಾಜಸದಮನವಿದು (ನಿಭಾಗ. ೪-೬-೪೪) ; ಬೇಡ ನೀ ಹೋಗೆನುತ 
ತೆಗೆದೀಡಾಡಿದನು ಸಾಗರಕೆ ಪಾಶದ ಕೂಡೆ ಕೈನೆಲಹಾದನಭ್ರಸ್ಥಾಯಿ 
ಯಲಿ ವರುಣ (ನಿಭಾಗ. ೧೦-೭೧-೧೮). 

[ಕೆ (ಆ ಕೆಯ) * ನೆಲಹು] 

ಕೈನೆಲೆ (ನಾ). ಕೈಯ ಸ್ಥಿರತೆ (?): ನಿಲಿಸಲಾ ಸತಿಯಡಕವಿಲ್ಲದಲುಲಿದ 
ಗುಣವತಿ ಸುಶನು ಕೈನೆಲೆ ಚಲಿತ ಪರಿಯಂತಿಹುದು ಎನೆ ಬುದ್ಧಿ ಯನಲಾಕೆ 
(ಬಿಜ್ಜಪು. ೮೯-೬೧). [ಕ್ಲೆ (ಐ ಕೆಯಾ) + ನೆಲೆ] 


20| ಕೈನೆಲ್ಲಿ (ನಾ). ೧. ಅಂಗೈಯ ಮೇಲಿರುವ ನೆಲ್ಲಿಕಾಯಿ. ೨. (ಆಲಂ) 


ಅತ್ಯಂತ ಸ್ಪಷ್ಟವಾದ ವಿಷಯ; ಸುಲಭಗ್ರಾಹ್ಯವಾದುದು; 
ಕರತಲಾಮಲಕ : ಒಂದಿಷ್ಟು ಹಳಬರಾದವರಿಗೆ ಅದು ಕೈನೆಲ್ಲಿಯೇ 
ಆಗಿದೆ (ಕನ್ನಇ. ೪೫). [ಕ್ಕೆ (ಆ ಕೆಯಕ್ಮ್‌ ಇ ನೆಲ್ಲಿ)] 

ಕೈನೆಐನೇಯು (ಕ್ರಿ). ಕೈಗೂಡು; ನೆರವೇರು; ಪೂರ್ತಿಯಾಗು ; 
ಸಫಲವಾಗು: ಕರೆದು ಕುಳ್ಳಿರಿಸಿಯುಪಚರಿಸಿ ನೆನೆದೆಣೆಕೆ ಕೈನೆಜಕಿವೇರ್ದು 
ದೆಂದು ಮನಸಂದು (ನಂದಿಮಾ, ೨-೩೧). 

[ಕ್ಲೆ (ಆ ಕೆಯ) + ನೆಜವೇಜು] 

ಕೈನೇಜ (ನಾ). ಕೈಯಲ್ಲಿ ಹಿಡಿದಿರುವ ಬರ್ಜಿ, --ಈಟ, --ಭಲ್ಲೆ : 
ಆ ವನದೊತ್ತಿಲಿ ಪುಂಡ್ರೇಕ್ಷು ರಸದಾಳಿ ಕಾವನ ಕೈನೇಜದಂತೆ 
» * , ರಾಜಿಪುದು (ಜ್ಞಾನಚ. ೧-೧೦೨). 

[ಕ್ಕೇ (ಆಕೆಯ) + ನೇಜ (ಎ ನೇಜಯ)] 

ಕಸ "ಕೌಪ' ನೋ. 

ಕೈಪಂಜು (ನಾ). ಕೈಯಲ್ಲಿ ಹಿಡಿದಿರುವ ಪಂಜು; ಕೈದೀವಿಗೆ: 
ಶತಕೋಟಿ ಕೈಪಂಜುಗಳ ಬೆಳಗಿನಿಂ (ನವಮೋ. ೨೭-೨೦) ; ಹಿಂದೂ 
ಧರ್ಮವನ್ನು ಮತ್ತೆ ಎತ್ತಿ ಮೆರೆಸಭೇಕೆಂದು ಬಯಸುವರರಿಗೆಲ್ಲ 
ಆಶೋಕನ ಈ ಶಾಸನ ಹಿರಿಯ ಕೈಪಂಜು (ರಾಮರಾ. ೬೩). 

[ಕ್ಕ (ಆ ಕೆಯ್ಕ್‌) * ಪಂಜು] 

ಕೈಪಟ್ಟ (ನಾ). (ಅಂಗಿ ಮೊದಲಾದ ಉಡುಪಿನ) ತೋಳಿನಲ್ಲಿ 
ಮುಂಗೈಗೆ ಬರುವಂತೆ ಅಳವಡಿಸಿರುವ ಪಟ್ಟಿ. "ಕೊರಳಪಟ್ಟಿ? 
ಪರಾ. [ಕ್ಕ (ಆ ಕೆಯ್ಮ್‌) + ಪಟ್ಟ) 

ಕೈಸಟ್ಟು (ನಾ). ಕೈಯ ಬಿಗಿಯಾದ ಹಿಡಿತ; ಕೈಯಿಂದ ಭದ್ರವಾಗಿ 
ಹಿಡಿಯುವುದು: ಕೈಪಟ್ಟು ತಟ್ಟತು (ರೂಢಿ). 

ಕೈಪಟ್ಟುಗಿ ಹಿಡಿ ಐ ಕೈಯಿಂದ ಭದ್ರವಾಗಿ ಹಿಡಿ; ಬಿಗಿಯಾಗಿ 
ಹಿಡಿ : ಸಿಂಹದ ಮರಿಯು ಮೃಗವನ್ನು ನುಂಗುವುದಳ್ಳೆ ಯತ್ನಿಸುವಂತೆ 
ಆತನನ್ನು ಕೈಪಟ್ಟಾಗಿ ಹಿಡಿದು ಕೊಂಬುವುದಕ್ಕೆ ಎಣಿಸಿ (ಕೃವಾವಿ. ೮೭). 
[ಕ್ಕ (ಆ ಕೆಯ್ಯ) * ಪಟ್ಟು] 


ಕೈಸಟ್ಟೆಯ 


ಕೈಸಟ್ಟಿಯ (ನಾ). ಆನೆಯ ಅಲಂಕಾರಗಳಲ್ಲೊಂದು; ತಲೆಯಿಂದ 
ಸೊಂಡಿಲವರೆಗೈಇಳಿಬಿಡುವ ಅಲಂಕಾರದ ಪಟ್ಟಿವಸ್ತ್ರ: ತಳಸಂಕಲೆ 
ಪಂಚಘಂಟಿ ತೊಡರು ಬೆನ್ನಮಿಳಿ ಕೈಪಟ್ಟಿಯವೆಸೆಯೆ ತಳುವದಾನೆಗಳ 
ನೂಕಿದರಾರ್ದು ಜೋದರು (ಉರಾಸಾಂ. ೧೬-೪೭). 
[ಕ್ಲೆ (ಆ ಕೆಯಾ) + ಪಟ್ಟಿಯ] 
ಕೈಪಡು (ಕ್ರಿ). ಕೈವಶವಾಗು; ಹಸ್ತಗತವಾಗು ; 
ಈ ಮಹಾ ಸಂಕಲ್ಪದಿಂ ಸಂಕಲ್ಪಜನ್ಮನಪ್ಪ ಕಂದರ್ಪಂ 
(ಚಿಕವಿ, ೬-೧೩೩ ವ). [ಕೆ (ಲ ಕೆಯಾ) + ಪಡು] 
ಕೈಪತ್ರ (ನಾ). ನಿಶ್ವಯಿಸಿದ ಹಣವನ್ನು ಒಂದು ನಿರ್ದಿಷ್ಟ ಅವಧಿ 
ಯಲ್ಲಿ ಕೊಡುವುದಾಗಿ ಬರೆದುಕೊಟ್ಟ ಕೈಕಾಗದ: *(ಒಂದು 
ಗೊತ್ತಾದ ಅವಧಿಯಲ್ಲಿ ನಮೂದಾದ ಹಣವನ್ನು ಕೊಡುವುದಾಗಿ ಬರೆದು 
ಕೊಟ್ಟ) ಕೈಪತ್ರ” (Note. ಇಂಕನಿ). (ಕೈ (< ಕೆಯ್ಯ) + ಪತ್ರ) 
ಕೈಪರೆ “ಕೆಯ ಅ ನೋ. 
ಕೈಸರೆಗುಟ್ಟು "ಕೆಯ್ಬಅೆಗುಟ್ಟು? ನೋ. 
ಕೈಪಲಗೆ (ನಾ). ಬರೆಯುವ ಚಿಕ್ಕಹಲಗೆ; ಕಪ್ಪು ಹಲಗೆ: ಚಂಗಳವ್ವೆ 
ಸುತನೋದುವ ಮಠಕ್ಕೆ ಬಂದುದಂ ಕಂಡು ಚೀಲಾಳಂ ಕೈಪಲಗೆಯಿಂದ 
ಪಾದಕ್ಕೆಜಗಲ್‌ (ಭೈಕಸೂ. ೨೧೨). 
(ಕ್ಕೆ (ಆ ಕೆಯ್ಯ್‌) + ಪಲಗ) 
ಕೈಪಳಗಿಸು (ಕ್ರಿ). ಕೈಯನ್ನು ಅಭ್ಯಾಸ ಹೊಂದುವಂತೆ ಮಾಡು: 
ಹೆಸ್ತ್ರಕೌಶಲವನ್ನು ಪಡೆ: ಈ ಬಗೆಯ ರಚನಾಪ್ರಣಾಲಿಯನ್ನು 
ಅನುಕರಣಮಾಡಿ ಕೈಪಳಗಿಸಿಕೊಂಡು ಸಫಲತೆ ಹೊಂದಿದರೆ ಮಾತ್ರ 
ಅಮಲನ ಮೇಳದವರಿಗೆ ಮುಕ್ತಿ ಉಂಟು (ಇಪ್ಪಕ. ೨೫೪). 
[ಕೈ (< ಕೆಯ್ಯ) + ಪಳಗಿಸು) 
ಕೈೈಪೇಯ (ಕ್ರಿ). ಸೊಂಡಿಲು ಕತ್ತರಿಸಿಹೋಗು: ಕೈಪಣಕಿದ ಗಜೇಂದ್ರ 
ನಂತೆ ಬರುತಿರ್ದುದು ಭೀಕರನೊಂದು ಸೂಕರಂ (ಕಾವ್ಯಸಾ. ೧೧೧೨); 
ಕೈಪಜಕಿದ ದಂತಿ ಕಾಡೊಳ್‌ ಪೊಕ್ಕಂತೆ - * « ಹೆಕ್ಕಳದಿಂ ಕೆಕ್ಸಳಿಸಿ 
ನೋಡುವೆಕ್ಕಲಂಗಳುಮಂ (ನಂಬಿರ, ೧೮-೧೪). 
[ಕ್ಕೆ (ಆ ಕೆಯ್ಯ) + ಪಜ] 
ಕೈಸಣಕ "ಕೆಯ್ದ್‌ ' ನೋ. 
ಕೈಪಣಕಿಗುಟ್ಟು "ಕೆಯ್ಬಟ್‌ಗುಟ್ಟು? ನೋ. 
ಕೈಸಂವೊಯ" (ಕ್ರಿ). ಚಪ್ಪಾಳೆ ಹೊಡೆ, --ತಟ್ಟು :.ಕುಣಿವಟ್ಟಿ 
[ಪಾಠಾಂ, ಕೂಣಟ್ಟ] ಕೂಗುವ ತಲೆ ಕೈಪಣಕವೊಯ್ವ ಪೆಣವಾ ಪೆಣಗಳ 
ನಡಸಿ ನೊಣೆನ ರಾಕ್ಷಸ ಭೂತ ಬೇತಾಳ ಪ್ರೇತಗಣದಿಂದತಿ ರೌದ್ರಮಯ 
ಮಾಯ್ತು (ಶ್ರೀಪಾಲ. ೮-೨೯). 
[ಕೈ ಪಜಕಿ (೮. ಕೆಯ್ತುಆಕಿ) + ಪೊರ್ಯ) 
ಕೈಸಾಡು (ನಾ). ಕೈಯ ಹಿಡಿತಕ್ಕೆ ಸಿಕ್ಕುವಷ್ಟು ಹತ್ತಿರ; ಕೈಯ 
ಅಳತೆ: ಕೈಪಾಡಿಗೊದಗಿದುರು ಕೈವಲ್ಕಮಂ ಕಳೆದ ಪಾಪಿಗಳ 
ಮಾಳ್ಕೆಯಿಂ (ಪರಶು. ೪೧-೭) ; ಕೂಡೆ ಕಡುಗೋಪದಿಂ ಹೂಂಕರಿಸಿ 
ಕೈಪಾಡಿನೊಳಿ ಬಾಣವಂ ಧರಿಸಿ (ತುರಂಗ. ೭೬-೩೭) ; ಅವನ ಕೈಪಾಡಿ 
ನಲ್ಲಿಯೆ ಹಣದ ಪೆಟ್ಟಿಗೆ ಮತ್ತು ಬಿಡಿರೊಕ್ಕವನ್ನೂ ಪುಡಿಕಾಸನ್ನೂ 
ಹಾಕಿದ ತಬಳವೊಂದು (ತಕ್ಕಡಿ. ೧೭). [ಕೈ (ಆ ಕೆಯಾ) * ಪಾಡ್ಕು] 
ಕೈಪಾತ್ರೆ (ನಾ). ಕೈಯಿಂದ ಎತ್ತಿಕೊಂಡು ಹೋಗಲು ಅನುಕೂಲ 
ವಾಗುವಂತೆ ಹಿಡಿಯನ್ನುಳ್ಳ ಪಾತ್ರೆ; ಊಟದ ಪದಾರ್ಥಗಳನ್ನು 
ಒಯ್ಯಲು ಉಪಯೊಗಿಸುವ ಪಾತ್ರೆ: ಮಧ್ಯಾಹ್ನದ ಊಟಕ್ಕೇನು 
ಮಾಡುತ್ತೀರಿ? ಕೈಪಾತ್ರೆಯಲ್ಲಿ ತರುತ್ತೇನೆ (ಕಾವೇರಿ. ೭). 
(ಕ್ಕೆ (ಆಇ ಕೆಯ) * ಪಾತ್ರೆ] 


ಸಿಕ್ಕು ತ 
ಕೈಪಟ್ಟಂ 


ಮಿಗ 


ಶಾ 


5 


30 


35 


45 


ಕೈಪೆನೆಮರ್‌ 


ಕೈಪಾರ್‌ (ಕ್ರಿ). ಹತ್ತಿರ ಬರಲು ಅಪೇಕ್ಷಿಸು: ಈ ತೆಜದೆ ಮೆಜ್‌ಪ 
ಮಿಜಪಿಗರ ಮುಜುಕಮಾದೊರೆಯ ಭರದ ಜವ್ವನಿಗೆಯುವೆಮ್ಮ 
ಕೈಪಾರಲೈತರ್ಪುದೆ [ಪಾಠಾಂ. ಕೆಯ್ದಾರವಿತ್ತಪ್ಪುದೆ]ಪಿರಿದುಮೆಂದು 
ಮಜುಗಿ ಮನದೊಳ್‌' ಮುನಿದು (ವರ್ಧಪು. ೯-೪೩ವ). 
[ಕೆ (೮ ಕೆಯ್ಯ್‌) + ಪಾಂ] 
ಕೈಪಾಣ (ನಾ). ಕೈಯ ಹಾಕಿ; ಸಣ್ಣ ಹಾರೆ (?) : ಕೊಡಲಿ ಗುದ್ದಲಿ 
ಮಚ್ಚು ದಬ್ಬುಕ ಕೈಪಾಜಕಿ ಕುಡು[ನಾಕಾಂ.ಡಿ]ಗೋಲು ಮರುಳುಕೈಗಳನು 
ಕಡಿಕೆಯ್ದು ಮಾಡುವ ಕಮ್ಮಜರಿಂ ಕಜ್ಜಿ ಕಡುರಯ್ಯ ಮಾದುದಾ ದುರ್ಗ 
(ಕುರಾಸಾಂ. ೩೭-೫೯). [ಕ್ಕೆ (ಆ ಕೆಯಾ) + ಪಾಜಕ?) 
ಕೈಪಿಡಿ "ಕೆಯ್ವಿಡಿ' ನೋ. 
ಕೈಸಿಡ್ಕಿ "ಕೆಯ್ಬಿಡಿ' ನೋ. 
ಕೈಪಿಡಿಗೋಡೆ "ಕೆಯ್ವಿಡಿಗೋಡೆ' ನೋ. 
ಕೈಪಿಡಿದಾಣ (ನಾ). ಕೈಗನ್ನಡಿಯ ಪ್ರದೇಶ; ದರ್ಪಣತಳ: 
ಕಾಣಬಾರದ ವದನ ಕೈಪಿಡಿದಾಣವಂ ಕಂದೆಜ್‌ದು ನೋಡಲು ಕಾಣ 
ಬಪ್ಪಂತೆ (ಶಂಕ್ಷದಾ. ೪-೬೫). [ಕೈಪಿಡ್ಮಿ (ಕೆಯ್ಬಿಡಿ) * ತಾಣ್ಮ] 
ಕೈಪು "ಕೌಪ' ನೋ. 
ಕೈಪುರುಳ್‌ (ನಾ).ಕೈಯಲ್ಲಿರುವ ದ್ರವ್ಯ, --ವಸ್ತು, ಸಂಪತ್ತು : 
ಆಟಕಿಯಮೆ ಸಂಪತ್ತಿ ಗಾವುಡೆನಲಳಿಪಮೆ ಪೆಜನ್‌ ಬೇಟ್ಬ ಕೈಪುರುಳನ್‌ 
(ಕುಅಳ್‌. ೧-೧೮-೮) ; ಆಗು ವಿಧಿಯಿಂದಕ್ಕು ಮಲಸಿಲ್ಲಮೆ ಕೈಪುರುಳ್‌ 
ಪೋಗುನಿಧಿಯಿಂದಕ್ಕು ಮಲಸು (ಕುಜಳ್‌. ೧-೩೮-೧). 
(ಕ್ಕೆ (ಆ. ಕೆಯ) * ಪುರುಳ್‌] 
ಕೈಪುಸ್ತಕ (ನಾ). (ಕಂಡ ಅಥವಾ ಕೇಳಿದ) ವಿಷಯಗಳನ್ನು 
ಚುಟುಕಾಗಿ ಬರೆದಿಟ್ಟುಕೊಳ್ಳಲು ಉಪಯೋಗಿಸುವ ಸಣ್ಣ 
ಪುಸ್ತಕ, --ಓಿಪ್ಪಣಿ ಪುಸ್ತಕ: ತಪ್ಪನ್ನು ಹಿಡಿಯುವುದಕ್ಕೆ ಕೈಪುಸ್ತಕ 
ಸೀಸದ ಕಡ್ಡಿ ಗಳೊಡನೆ ಯಾರಾದರೊಬ್ಬರು ಕಾದೇ ಇರುತ್ತಿದ್ದರು 
(ನಂಟರ. ೨೮). [ಕ್ಕೆ (ಆ ಕೆಯ) * ಪುಸ್ತಕ] 
ಕೈಸೆ "ಕಯ್ದೆ' ನೋ. 
ಕೈಪೆಟ್ಟಿಗೆ(ನಾ). (ಕೈಯಲ್ಲಿ ಎತ್ತಿಕೊಳ್ಳಬಹುದಾದ) ಸಣ್ಣಪೆಟ್ಟಗೆ: 
ಕೈಪೆಟ್ಟಿಗೆ ಮರೆತು ಬಂದ (ರೂಢಿ). [ಕ್ಲೆ ( ಕೆಯ್ಮ್‌) + ಪೆಟ್ಟಿಗೆ] 
ಕೈಸೆದೊಂಡೆ (ನಾ). ಒಂದು ಬಗೆಯ ಕೊಂಡೆ; ಕಹಿ ತೊಂಡೆ: 
ಕುದಿಯಿಸುಗೆ ಸುಣ್ಣದಿಂದ ಕೈಪೆದೊಂಡೆಯಂ .. . ಅನಜ ಕೈಪೆ 
ಗೆಳಬಿಕಿಗು೦ (ಲೋಕೋಪ. ೮-೩೦). [ಕೈಪೆ (ಆ ಕಯ್ದೆ) * ಕೊಂಡೆ] 
ಕೈಸೆಮಾಡು(ಕ್ರಿ). ಕಹಿಮಾಡು; ಕಹಿರುಚಿಯನ್ನು ಉಂಟುಮಾಡು: 
ಭಾವನೆಯ ಕುಡುವುರ್ವುಗಳಿಗೆಣೆಯೆಂದು ಗರ್ವಿಸೆ ಕೃಪೆಮಾಡಿದನಾ ವಿಧಿ 
ಸಿಂಬಪಲ್ಲವಕೆ (ಶ್ರೀಪಾಲ. ೩-೬೩). [ಕೈಪೆ (ಆ ಕಯ್ಬೆ) * ಮಾಡು] 
ಕೈಪೆವಾತು (ನಾ). ಕಹಮಾತು ; ಅಪ್ರಿಯವಾದ ನುಡಿ: ಕಹಿಲನ 
ಕೈಪೆವಾತು ಕಿವಿಗೆಯ್ದರೆ ಜಾನಕಿ ಪೋಗಿ ಬಿಚ್ಚತಂ ವಿಪಿನದೊಳಿರ್ಪಮಾ 
ಗೃಹದೊಳಿರ್ಪುದಲಅಂಂದೆನೆ (ಪಂರಾಮಾ. ೭-೧೨೬). 
[ಕೈಪೆ (ಆ ಕಯ್ಬೆ) * ಮಾತು] 
ಕೈಪೆನೀರೆ (ನಾ). ಒಂದು ಬಗೆಯ ಹೀರೆ; ಕಹಿ ಹೀರೆ: ಜಂಬೂ 
ರಸಮಂ ಕುಡು ಕಟುತುಂಬಿಯ ಫಲದಲಜೊಳೊಗೆದ ಪಟುತರವೆನಿ 
ಪಾಡಂಬರದ ನಿಷಮನಚಕಿಗುಮದಂಬುಧರಂ ಕೈಪೆವೀರೆಗುಪಷಮಮಕ್ಕುಂ 
(ಖಮದ. ೨-೪೩). (ಕೈಪೆ (ಆ ಕಯ್ದೆ) * ಪೀರೆ) 
ಕೈಪೆನೆಮರ್‌ (ನಾ). ಕಹಿಯಾದ ಬೆವರು : ಬಂದನಡೊರ್ವ ಪಾರ್ವ 
ನಲ್ಲೊಕ್ಕಿಆಕಿತರ್ಪ ಕೈಪೆವೆಮರಂ ತುದಿನಾಲಗೆಯಿಂದೆ ನ ಕ್ಕು ತುಂ 
(ಲೀಲಾವ. ೬-೬೮). [ಕೈಪೆ (ಆ ಕಯ್ದೆ) ೬ ಬೆಮರ್‌,] 


ಕೈಪೆಸರ 


ಕೈಸೆಸರ (ನಾ). ಕಹಿಯಾದ ಸ್ವರ; ಕರ್ಕಶವಾದ ಧ್ವನಿ; 
ಕರಿಣೋಕ್ತಿ : ದುರ್ಯೋಧನಂ ಕೈಪೆಸರಮಂ ಕೇಳ್ದು ಕಾರ್ಯದಿಂ 
ಸೈರಿಸಿರ್ಹಿನಂ (ನೇಮಿಪು. ೧೦-೩೧ ವ) ; ದುರ್ಯೋಧನನಾ ಕೈಪೆಸರವನು 
ಮನಗೊಳದಿರೆ ಕಾರ್ಕವಶದಿ (ನೇಮಿಸಂ. ೨೪-೩೩). "ಕಯ್ದೆ ಸರ' ಪರಾ. 

[ಕೈಪೆ (ಆ`ಕಯ್ಬೆ) + ಸರ್ಯ) 

ಕೈಸೆಸೊರೆ "ಕಯ್ದೆಸೊರೆ' ನೋ. 

ಕೆ ಪೆಸೋರೆ "ಕಯ್ಬೆ ಸೊರೆ' ನೋ. 

ಳೆ ಸೇತು "ಕೆ ಫಿಯತ್ತು. ನೋ. 

ಕೈಪೊಡೆ ಕಿಟ್ಟ ಡೆ` ನೋ. 

ಕೈಫಿಯತ್ತು ಕೈಪೇತು, ಕೈಫೀತು, ಕೈಫೀಯತ್ತು,ಕೈಯಫಥಿಯತ್ತು 
(ನಾ). ೧, (ಸ್ಪಷ್ಟವಾದ) ಹೇಳಿಕೆ; ನಿರೂಪಣೆ; ವರ್ಣನೆ; 
ವಿವರಣೆ; ತಪಶೀಲು : ಲಡಾಯದ ಕೈಫಿಯತ್ತು ತಮಾಮು ಬರೆಯುವ 
ಬಗ್ಗೆ ನಾವು ವಕೀಲರಾಗಿ ದೊರೆಗಳ ಬಳಿಯೆ ಇದ್ದೇವು (ರಾಜೇಂದ್ರ. 
೧೦೯) ; ದುರ್ಯೋಧನನು ತನ್ನ ಚಾರಿತ್ರ್ಯದ ಕೈಫಿಯತ್ತನ್ನು 
ಕೊಟ್ಟಿರುವನು (ಸಾಹಿವಿ. ೬೧); ಇತರರ ಕೈಫಿಯತ್ತಿನಿಂದಲೂ 
ಗೊತ್ತಾಯಿತು (ಕೆಲನೆ. ೩೭೧); ಅತಿಶಯೋಕ್ತಿಯು ಅದೆಷ್ಟೇ ಅತಿಶಯ 
ವಾಗಿದ್ದರೂ ಯಾವ ಲೆಕ್ಕಿಗನ ಎದುರಿಗೂ ಅದರೆ ಸಲುವಾಗಿ ಕೈಫಿಯತ್ತು 
ಕೊಡುವ ಕಾರಣವಿಲ್ಲ (ಇಪ್ಪಕ. ೪೦೪) ; ಇವೆಲ್ಲ ಕಾರ್ಯಗಳ 
ಕೈಫಿಯತ್ತು ಅವನು ಕೊಡುನನೋ? (ಪರಿಣೀ. ೭೩). ೨. ಬರಹದ 
ಮೂಲಕ ಕೊಟ್ಟ ಅಪ್ಪಣೆ; ಆಜ್ಞಾಪತ್ರ; ತಿಳಿವಳಿಕೆಯ ಪತ್ರ: 
ಆದು ಭೀಮರಾಯರ ಮೇಲೆ ಕೈಫಿಯತ್ತು ಜಾರಿಯಾದ ಕಾಗದವಾಗಿತ್ತು 
(ಕುರುಕಾ. ೪೨). ೩, ವ್ಯಾಜ್ಯದಲ್ಲಿ ಒಂದು ಪಕ್ಷದವರು ಮಾಡಿದ 
ಆರೋಪಗಳಿಗೆ ವಿರುದ್ಧ ಪಕ್ಷದವರು ಮೊದಲ ಬಾರಿಗೆ ಬರೆಹದ 
ಮೂಲಕ ಕೊಡುವ ಉತ್ತರ: ಅವರು ತನಗೇನೂ ತಿಳಿಯದೆಂದೂ 
ಪಿಛಲ್‌ ಖಾನನು ಹೊಡೆದು ಹೆದರಿಸಿ ಜಾಗೆ ಹೇಳಿಸಿದ್ದ ನೆಂದೂಕೈಫಿಯತ್ತು 
ಕೊಟ್ಟಿರು (ಬಂಕಿಮ. ೭೩). ೪. (ಒಂದು ಸ್ಥಳದ ಅಥವಾ ವಂಶದ) 
ವಿವರಗಳನ್ನೊಳಗೊಂಡ ದಾಖಲೆ; ವಾಸ್ತವಿಕ ವಿಷಯಗಳ ಲಿಖಿತ 
ಸಂಗ್ರಹದ ಕಡತ; ಲಿಖಾವಟ್ಟು : ಅರ್ಕಾಡು . ಸಂಸ್ಥಾನದ ಕೈಫಿ 
ಯತ್ನಿನ ಪ್ರಕಾರ ಕನ್ನಡಕ್ಕೆ ಈ ಭೀಮೆಯ ಪುಣ್ಯವೂ ಹೋಗಿ ಕೃಷ್ಣೆಯ 
ಕೆಳಗಿಳಿಯಿತು (ಭಾಷಾಶಾ. ೨೦೩) ; ದೊರೆತ. ಅನೇಕ ಕೈಫಿಯತ್ತು, 
ಬಖೈರುಗಳ ಆಧಾರಗಳಿಂದ ನಿರ್ಧರಿಸಬಹುದಾಗಿದೆ (ಕಸಾಪ. 
೧೯೩೭-೬೪). ೫. [ನ್ಯಾಯೆ] : ಪ್ರಮಾಣ ಮಾಡಿಕೊಟ್ಟ ವಾಜ್ಮೂಲ, 
ಹೇಳಿಕೆ, ಪ್ರಮಾಣ, ದೃಢವಡನ (Testimony. ಇಂಕನಿ) ; ದೂರೆದಿಂ 
ಬಂದಿರ್ಪ ಸಾಕ್ಷಿಗಳ್‌ ಕೈಫಿಯತ್ತಾಗಿರ್ದಡದನು ಬೇಗ ತಾರದೇಕಿರ್ಪರು 
(ಅಚಾರ್ವಿ, ೩೧-೩೯). ಕೈಪೇತು; ೩. ಕೈಸೇತು ಉದಾಹರಣೆಗೆ 
ಬರೆಸುವುದು; ಸಾಕ್ಷಿ; ಭತ್ತೆ ಹಾಕುವುದು; ರಿಕಾರ್ಡು ದಾಖಲು 
ಮಾಡುವುದು ಮೊದಲಾದ ಕೆಲಸ ಸೊಲಿಸಿಟರರಿಗೆ ಸೇರಿದೆ (ಪ್ರವಾಸಿ. ೫೦). 
ಕೈಫೀತು: ೧. ಅಲ್ಲಿ ಕೈಫೀತು ತೆಗೆದು ಕೊಳ್ಳುತ್ತಿದ್ದ ಇನ್‌ಸ್ಪೆಕ್ಟರು 
(ಉಡುಗೊ. ೧೪೩). ಕೈಫೀಯತ್ತು : . ೫. ಆರೋಪಣೆಯನ್ನು 
ಸಮರ್ಥಿಸುವ ವಿಷಯಗಳ ಲಿಖಿತವಾಜ್ಮೂಲ, ಕೈಫೀಯತ್ತು (೫೦೦೦೩8- 
verbal. ಕೂ). ಶೈಯಪಫಿಯತ್ತು: ೫, ಗ್ರಾಮಾಧಿಪತಿಯು 
ಯಾವ ಅಪರಾಧಿಯ ಕೈಯಫಿಯತ್ತಿಗೂ ಅಪರಾಧಿಯು ತಪ್ಪು ಒಪ್ಪಿ 
ಕೊಳ್ಳುವ ಕಾಗದಕ್ಕೂ ಅಪರಾಧಿಯ ದಸ್ತಖತ್ತನ್ನು ತೆಗೆದುಕೊಳ್ಳಲು 
ಖಂಡಿತವಾಗಿಯೂ ನಿರೋಧಿಸಲ್ಪಟ್ಟರುತ್ತಾನೆ (ಗ್ರಾಮಾಕ. ೫೩). 

[+ ಅರ. ಕೈಫೀಯತ್‌ ; ಹಿಂ. ಮರಾ. ಕೈಫೀಯತ್‌ ; ಕೈಫತ್‌, 

ಕೈಫಯೆತ್‌, ಕೈಫೇತ್‌] 


ಪಿಗಿಹಿ೨ 


40 


ಕ್ರೈಬಳೆಕೆ 


ಕೈಫೀತು "ಕೈಥಿಯತ್ತು' ನೋ. 

ಕೈಫೀಯತ್ತು “ಕೈಭಿಯತ್ತು' ನೋ. 

ಕೈಬಂಡಿ (ನಾ). ೧. (ಸಾಮಾನುಗಳನ್ನು ಸಾಗಿಸಲು ಉಪಯೋಗಿ 
ಸುವ) ಕೈಗಳಿಂದ ಎಳೆದುಕೊಂಡು ಅಥವಾ ದೂಡಿಕೊಂಡು 
ಹೋಗುವ ಗಾಡಿ: (ಕೈಯಿಂದ ತಳ್ಳಿಕೊಂಡು ಹೋಗುವ) ಕೈಬಂಡಿ 
(Hand - barrow. ಇಂಕನಿ). ೨. ಮಕ್ಕಳು ಎಳೆದಾಡುವ ಆಟದ 
ಬಂಡಿ: ಪುಟ್ಟಾರಿಗೆ ಎಳೆದುಕೊಂಡು ಆಡುವುದಕ್ಕೆ ಅವನ ತಂದೆ ಒಂದು 
ಕೈಬಂಡಿಯನ್ನು ತಂದುಕೊಟ್ಟಿದ್ದರು (ಕಿಂಕಥೆ. ೧೯೬). 

[ಕ್ಕೆ (ಆ. ಕೆಯ್‌,) + ಬಂಡಿ] 

ಕೈಬಂದಿಗೆ (ನಾ). ಹಿಡಿ; ಹಿಡಿಕೆ (7): ಅಡಸಿ ಕಿಡಿಗಳ ಕಾಜಕೆ 
ಲೋಹದ ಕಡಿಕು ಸಿಡಿಲುಗ್ಗಡದಲಡ್ನ ಣವೊಡೆದು ಕೈಬಂದಿಗೆಯನೆತ್ತಿದ 
ಡಿಕ್ಕಿಲಿಸಿ ಜೀಳೆ (ಕುವ್ಯಾಭೀ. ೪-೨೯). [ಕ್ರೈ (ಆ ಕೆಯ್ಸ್‌,) + ಬಂದಿಗೆ] 

ಕೈಬಟ್ಟಲಂ "ಕೈವಟ್ಟಲ್‌' ನೋ. 

ಕೈಬಣ್ಣ (ನಾ). ೧. ಕೈಯ ಬಣ್ಣ, --ವರ್ಣ. ೨. (ಆಲಂ) 
ಸಣ; ಹಸ್ತಗುಣ : ಕೈಬಣ್ಣ ನೋಡಿದರೆ ಮೈಬಣ್ಣ ಗೊತ್ತಾಗೋ 
ಲ್ವೇಂತ . . . ಒಳಗಿನ ಹುಳುಕೆಲ್ಲ ನಿಮಿಸಕ್ಕೆ ಊಹಿಸಿದೆ ನಾನು 
(ಮರಂನಾ. ೪೮). ತ್ಮಿ. ಬಣ್ಣ ಗಾರರ ಮೇಕೆ" ಹಾಕುವ ಒಂದು 
ತೆರಿಗೆ: ಮಗ್ನದೆಅಕಿ ಹೊಗೆದೆಆಕಿ ಲವಣ ಪಂಚಕಾರುಕಕಳು ಕೈಬಂಣ 
ನೂಲು ಕರ್ಬುನ ದಳಮಿಳಿಹೆನೆಯ ಕುಳ ಮುಖ್ಯವಾದ ಸರ್ವ ಆಯವನೂ 
ಆ ಡೂಡನಾಥದೇವರಿಗೆ ಸರ್ಬಮಾನ್ಶ್ಯಂ ಮಾಡಿ (ಎಕ, 1x, ಡನ್ನಪ. 
೬೬-೧೪ ; 1288). (ಕೈ (ಆ ಕೆಯಾ) + ಬಣ್ಣ] 

ಕೈಬತ್ತಿ (ನಾ). ೧. ಕೈಯಲ್ಲಿರುವ ಬತ್ತಿ; ಸಣ್ಣ ದೀಪ: ಕತ್ತಲೆ 
ಯಲಿಹ ವಸ್ತುವನು ಕೈಬತ್ತಿಯಲಿ ಕಾಣುತ್ತ (ಅಮೃತ. ೧೦-೭೪). 
೨. ಕೈಯಿಂದ ಹೊಸೆದ ಬತ್ತಿ: ದೇವರಿಗೆ ಕೈಬತ್ತಿಯ' ದೀಪ 
ಹತ್ತಿಸಿಡು (ರೂಢಿ). [ಕ್ಕೆ (ಆ ಕೆಯ್ಮ್‌) + ಬತ್ತಿ] 

ಕೈಬದಲು (ನಾ). (ಹಣವನ್ನು) ಸಾಲಕೊಡುವುದು; ಸಾಲ: (8). 

[ಕೆ (ಆ ಕೆಯಾ) * ಬದಲು] 

ಕೈಬರು "ಕೆಯ್ವರ್‌' ನೋ. 

ಕೈಬರೆಹ (ನಾ). ಕೈಯಿಂದ ಬರೆದುದು; ಕೈಯ ಬರವಣಿಗೆ: 
ಹಣೆಬರೆಹನೊರೆಯುವುದಿರ್ಕೆ ಸಾರುತಿದೆ ಕೈಬರೆಹಮುಂ (ಶ್ರೀರಾಮಾ. 
೫೫೦-೨೭೩). ಕ್ಷ ಕೆಯ್ಯ) + ಬರೆಹ] 

ಕೈಬರ್ದುಕು, ಕಯ್ಬರ್ದುಕು (ಕ್ರಿ). ಕೈಯಿಂದ ನುಣುಚು; 
ಕೈತಪ್ಪು: ಸ್ಮರನಲರಂಬು ಕೈಬರ್ದುಕಿ ಬರ್ಪವೊಲೊಯ್ಕನೆ ಬಂದು 
ನಿಂದ ಸುಂದರಿಯನೊಆಲ್ಲು (ಪಂಪಭಾ. ೮-೬೪). ಕಯ್ಬರ್ದುಕು: 
ಮುದದರ್ಚಿಪ ಜಿನಬಿಂಬಂ ನದಿಯೊಳ್ಳಯ್ಬರ್ದುಕಿಬಿಲಕ್ಕೊಡದು ಬಪ್ಪಿನ 
ಮುಣ್ಬುದನುಳಿದಿರಲೆಂಟು ದಿನಕ್ಕೈದು ಬಂದುದು ಕಯ್ದೆ ದಾನಚಿಂತಾ 
ಮಣಿಯ (ಸೌಇಇ, 2-1, ೫೨-೨೨ ; 1007). 

[ಕೈ (ಲ ಕೆಯಾ) + ಬರ್ದುಕ್ಕು (೮ ಬರ್ದುಂಕು)) 
ಕೈಬಸ (ನಾ). ಕೈವಶ; ಅಧೀನ. 
ಕೈಬಸಮಾಗಿಸುಐ ಕೈವಶಗೊಳಿಸು ; ಅಧೀನಗೊಳಿಸು: ಪಗೆಯಂ 

ಕೈಬಸಮಾಗಿಪೊಂದು ಬಗೆಯಂ ತಾಳಲ್ಲಿ ಕಾಸಾರವಾರಿಗತಂ ತಾನೆನಿ 
ಸಿರ್ದು ಮಾಡಿ ತಪಮಂ (ರಾಜಕೀ. ೧-೧೩೨). ಕೈಬಸವಾಗು - ಕೈವಶ 
ವಾಗು; ಅಧೀನವಾಗು: ಎನಗೆ ಹತನೆನುತ ನಿಶ್ಚೈಸಿ ಚಿಂತಾಸತಿಗೆ 
ಕೈಬಸವಾಗಿ (ಜೀವಂಚ. ೪-೩೯). [ಕೈ (೮ ಕೆರ್ಯ) + ಬಸ್ಮ] 

ಕೈಬಳಕೆ (ನಾ). ೧. ಕೈಯ ಅಭ್ಯಾಸ: ನನಗೆ ಕೈಬಳಕೆ ತಪ್ಪ 
ಹೋಗಿದೆ (ರೂಢಿ). ೨. ಸ್ವಂತವಾದ ಚಿಲ್ಲರೆಖರ್ಚು; ಕೈನೆಚ್ಚ., 


ಕೈಬಳಿಚು 


ಕೈಬಳಕೆಯ ಧನ - ಸ್ವಂತ ಚಿಲ್ಲರೆ ಖರ್ಚಿಗಾಗಿ ಇಟ್ಟಿರುವ ಹಣ; 
ಕೈವೆಚ್ಚದ ಹಣ: ಮೊದಲಿನ ಸಂಕಲ್ಪನಿತ್ತು, ಚಾರು ತನ್ನ ತಿಂಗಳ 
ಕೈಬಳಕೆಯ ಧನದಲ್ಲಿಯೇ ಕ್ರಮಕ್ರಮವಾಗಿ ಉದ್ಯಾನವನ್ನು ಸಿದ್ಧಗೊಳಿಸ 
ಬೇಕೆಂದು (ಇಪ್ಪಕ. ೨೨೯), [ಕ್ಕೆ (ಆ ಕೆಯ್ಮ್‌) * ಬಳಕೆ] 
ಕೈಬಳಿಚು (ಕ್ರಿ). - ಕೈಬರ್ದುಕು: ಇಳಿದ ಕುದುರೆಗೆ ಬಿಸುಟ ರಥ 
ಸಂಕುಳಕೆ ಹಾಯ್ಕಿದ ಟಿಕ್ಕೆಯಕೆ ಕೈಬಳಿಚಿದಾಯುಧತತಿಗೆ ನೂಕಿದ 
ಜೋಡು ಸೀಸಕಕೆ (ಕುವ್ಯಾದ್ರೋ. ೧೬-೧೬). 
(ಕೈ (ಆಕೆಯ ) + ಬಳಿಚು) 
ಕೈಬಳೆ, ಕಯ್ದಳೆ (ನಾ). ಕೈಯಲ್ಲಿ ಧರಿಸುವ ಬಳೆ; ಕಡಗ; 
ಕಂಕಣ: ಕೈಬಳೆ ನೋಡಲಿಕ್ಕೆ ಕನ್ನಡಿಯಾಕೆ? (ಮೂರುದಾ. ೪೬). 
ಕೆಯ್ಬಳೆ: ಕಯ್ಬಳೆಯಿಂದಲೂ ದೊಡ್ಡನು ಆಕರ್ಷಣೀಯ ಮದುಮಗ 
ನಾಗಿದ್ದನು (ಕಾಲೂರ. ೧೩ ಕಥಾಸಾರ). [ಕ್ಕೆ (ಆ ಕೆಯ್ಮ್‌)* ಬಳ್ಳೆ] 
ಕೈಬಾಂಬು (ನಾ). ಕೈಯಿಂದ ಎಸೆಯುವ ಬಾಂಬು; ಸಣ್ಣ ಬಾಂಬು: 
ಕೈಬಾಂಬುಗಳಿಗೆ ಅವರು ಬೊಂಬೆಗಳೆಂದು ಕರೆಯುತ್ತಿದ್ದರು 
(ಮಾಡಿಮ. ೧೦೦); ಅಬ್ಬಾ ಮಹಾತ್ಮರಿಗೆ ಕೈಬಾಂಬು ಎಸೆಯುವುದೇ? 
(ಅಮಗಾಂ. ೧೫) ; ಗಂಟಿಯನಂತರ ಸಿಡಿಯುವಂತಿರಿಸಿದ ಕೈಬಾಂಬು 
ಹಿಡಿಸಿತು ಉರಿಯ (ಇಂಚಾಪ, ೩೯-೮೪). 
[ಕ್ಕ (ಆ. ಕೆಯ್ಕ್‌) + ಬಾಂಬು] 
ಕೈಜಾಕು (ನಾ). ಸಣ್ಣಬಾಕು; ಕೈಚೂರಿ: ಕಠಾರಿಯವರೂ 
ಕೈಬಾಕಿನವರೂ ಗುಪ್ತಿಯವರೂ , . . ಸಿದ್ಧವಾಗಲಿ (ಸೇಟಿಮಾ. ೨). 
(ಕ್ಕೇ (< ಕೆಯ) ಇ ಬಾಕ್ಕು] 
ಕೈಬಾಚಿ (ನಾ). ಸಣ್ಣ ಬಾಚಿ: ಕತ್ತಿಗೆ ಕೈಬಾಚಿಯೊಳಂ ಕೀಅಕಿಟುದು 
ತಲ ತಜನದು ಕೊಟ್‌ಕೊಆಕೆದವರ ಬಾಯೊಳಗೆ ಅವರ ಖಂಡಂಗಳನಡಸಿ 
ಗಿಡಿಯುತ್ತುಂ (ಆಜಿಪು. ೧೧-೧೦ ವ) ; ಕೈಬಾ [ಪಾಠಾಂ. ವಾ]ಚಿ ಚೀಲಣ 
ದುಳಿಯ ಕೆಲಸದ ಬಡಗಿಯರ . . . ಕಳಕಳದಿ ಬರುತಿರ್ದುದಸುರರಥ 
(ತೊರರಾ, ೫-೭-೧೨). [ಕೈ (೮ ಕೆಯ್ಯ) + ಬಾಚಿ] 
ಕೈಜಾಯಿ (ನಾ). ಕ್ಸ ಮತ್ತು ಬಾಯಿ: ಕೈಬಾಯಿ ಶುದ್ಧ ವಿರಬೇಕು 
(ರೂಡಿ). 
ಕೈಬಾಯಿಗೆ ಬರು - ಬೇರೆಯವರ ನಿಂಡೆಗೆ ಗುರಿಯಾಗು: 
ನಾನಾರ ಕೈಬಾಯಿಗೆ ಬಂದಬಲೆಯಲ್ಲ (ಶ್ರೀಕೃಪಾ. ೩೧-೨). ಕೈಬಾಯಿ 
ಸುಟ್ಟುಕೊ- (ಅನುಭವವಿಲ್ಲದ ವ್ಯಕ್ತಿ) ಅಡಿಗೆ ಮಾಡುವ 
ಕಷ್ಟವನ್ನನುಭವಿಸು : ಮನೆಗೆ ಸೊಸೆ ಬಂದಳು ಅವರು 
ಕೈಬಾಯಿಸುಟ್ಟುಕೊಳ್ಳೊ ದು ತಪ್ಪಿದಂತಾಯಿತು (ರೂಢಿ). 
ಕೈಬಾಯೊಳಗಿನ ಕೆಲಸ.- ಚಿಕ್ಕಪುಟ್ಟ ಕೆಲಸ: ದೊಡ್ಡವ್ವನ 
ಕೈಬಸಯೊಳಗಿನ ಕೆಲಸ ಮಾಡುವುದು ಅವನಿಗೆ ಮೊದಮೊದಲು ಹಿಗ್ಗಿನ 
ಮಾತಾಗಿದ್ದರೂ, ಬರಬರುತ್ತ ಅದು ಅನಿವಾರ್ಯವಾಗಿ ಬಿಟ್ಟಿತು 
(ಬೆಟ್ಟಿ ಹೊ. ೨೧). [ಕ್ಕ (ಆ ಕೆಯಿ) * ಬಾಯ್ಕಿ (ಆ ಬಾಯ್‌] 
ಕ್ರೈಬಿಗಿ (ಕ್ರಿ). ೧. ಕೈಯನ್ನು ಬಿಗಿಹಿಡಿ; ಬೆರಳುಗಳನ್ನು ಮಡಿಸಿ 
ಮುಸ್ಟಿಖಡಿ : ಅವನು ಸಿಟ್ಟುಗೊಂಡು.ಎದುರಾಳಿಯ ಬೆನ್ನಿಗೆ ಗುದ್ದು 
ಕೊಡಲು ಕೈಬಿಗಿದನು (ರೂಢಿ). ೨. ಬೇಕೊಬ್ಬನ ಕೈಯನ್ನು ಬಿಗಿ, 
ಕಟ್ಟು; ಬಂಧಿಸು: ಚಳಿಯು ಕೆಲಸಗಾರನನ್ನು ಕೈಬಿಗಿದು ಕಂಬಳಿ 
ಯನ್ನು ಕಟ್ಟ ಅಗ್ಲಿಷ್ಟಳೆಯ ಕಾವಲಿನಿಂದ ಬಿಸಿಲಲ್ಲಿ ನಿಲ್ಲಿಸಿ ವಿಚಾರಿಸು 
ವಂತೆ ತೋರುತ್ತಿತ್ತು (ಕಾಲೂರ. ೫ ಕಥಾಸಾರ). ಕೈಬಿಗಿದುಹಿಡಿ ಎ 
ಯಾರಿಗೂ ಏನನ್ನೂ ಕೊಡದಿರು; ಜಿಪುಣತನ ಮಾಡು: ಆಟಾ 
ನೋಟಾ ಮೋಜು ಅಂದರ, ಅವರೇನು ಎಂದೂ ಕೈಬಿಗಿದುಹಿಡಿಯು 
ವವರಣ್ಲ (ಜನಜೀ. ೧೩೬). [ಕ್ಕೆ (ಆ ಕೆಯ್ಯ) + ಬಿಗಿ) 


೨೧೩.೩ 


$5 


45 


ಕೈಬೆಸ 


ಕೈಬಿಚ್ಚು (ಕ್ರಿ). ೧. ಮುಷ್ಟಿಯನ್ನು ಬಿಚ್ಚು, -ವಿಸ್ತರಿಸು 
— ಅಗಲಿಸು. ೨. (ಆಲಂ) ಉದಾರಿಯಾಗು ; ಧಾರಾಳಿಯಾಗು ; 
ಜಿಪುಣತನವ ನ್ನು ತೊರೆ: ಕೈಬಿಚ್ಚಿ ದುಡ್ಡು ಖರ್ಚುಮಾಡಿ 
(ಮನೆಬಿ. ೧೭); ಕೈಬಿಚ್ಚಿ ತೋರಿಸು ಮನಮೆಚ್ಚಿ ಕೊಡುವನು ದೇವನು 
(ಇಂಚಾಪ. ೨೩೮-೭೯). [ಕೈ (೮ ಕೆಯಗ್ಮಿ) * ಬಿಚ್ಚು (ಎ ಬಿರ್ಚು)] 

ಕೈಬಿಡು (ಕ್ರಿ). ೧. ಕೈಯನ್ನು ಬಿಡು; ಕೈಯಲ್ಲಿರುವುದನ್ನು ಬಿಡು: 
ಮರಮೇರಿ ಕೈಬಿಟ್ಟ ಹಾಗೆ (ಗಾದೆ). ೨, (ಆಲಂ) ತ್ಯಜಿಸು; ನೆರವು 
ತಪ್ಪಿಸು; ನಿಲ್ಲಿಸು: ಕಂಡು ಕಂಡು ನೀ ಎನ್ನ ಕೈಬಿಡುವರೆ (ಪುರಂದ. 
೧-೯೩ ಪಲ್ಲವಿ.) ; ಕೇವಲ ಎರಡು ಮಾತುಗಳನ್ನು ಬರೆದು ಈ ವಿಷಯ 
ವನ್ನು ಇಲ್ಲಿಗೆ ಕೈಬಿಡುತ್ತೇವೆ (ಭಾರದ. ೪೨). ೩, (ಆಲಂ) ಕಳೆದು 
ಹೋಗು; ಇಲ್ಲದಂತೆ ಆಗು: ಹೊಲ ಕೈಬಿಟ್ಟ ಸಂತಾಪದಿಂದ 
(ಮಣ್ಣುಹೆ. ೧೫). "ಕೆಯ್ದಿಡು' ಪರಾ. 

ಕೈಬಿಟ್ಟುಹೋಗು - ದೂರಹೋಗು : ಬೆಳೆದೆ ಮಗ ಕೈಬಿಟ್ಟು 

ಹೋದ (ರೂಢಿ). [ಕೆ (ಎ ಕೆಯ್ಯ) + ಬಿಡ್ಕು] 

ಕೈಬಿರಿ (ನಾ). ಮೋಟಾರು ಮುಂತಾದ ವಾಹನಗಳ ವೇಗವನ್ನು 
ತಡೆಹಿಡಿಯಲು ಚಾಲಕನು ಕೈಯಿಂದ ಉಪಯೋಗಿಸುವ 
ಸಲಕರಣೆ; ತಡೆ; ಬಿರಿ: ನೋಟಾರಿನ ವೇಗವನ್ನು ಬೇಕಾದಂತೆ 
ಬದಲಿಸಲಿಕ್ಕೆ ಕೈಬಿರಿ, ಬಂಡಿಯನ್ನು ಬೇಕಾದಲ್ಲಿ ನಿಲ್ಲಿ ಸಲಿಕ್ಕೆ ಕಾಲ್ಬಿರಿ 
ಇವೆರಡು ಮೋಟಿರುಬಂಡಿಯ ಮೇಲೆ ಮುಖ್ಯ ಅಂಗಗಳಾಗಿವೆ 
(ವಿಜ್ಞಾವಿ. ೫೯). [ಕ್ಳೈ.(ಆ ಕೆಯ) * ಬಿರ್ಕಿ (ಆ ಬಿಜ್ಕ್ಕಿ)) 

ಕೈಬಿಸಿ (ನಾ). ೧. ಕೈಯ ಬಿಸಿ ಉಷ್ಣ. ೨. (ಆಲಂ) ಶಕ್ತಿ ; 
ಸಾಮರ್ಥ್ಯ; ಶೌರ್ಯ: ಅದರೆ ನನ್ನಂತವನ ಕೈಬಿಸಿ ನಿಮಗೆ ತಿಳಿ 
ಯದು (ಕಾವೇರಿ. ೮೮). ೩. (ಆಲಂ) ಲಂಚ: ಕೈಬಿಸಿ ಇಲ್ಲದೆ 
ಆ ಗುಮಾಸ್ತ ಅರ್ಜಿಯನ್ನು ಮೇಲೆ ಕಳುಹಿಸಲಾರ (ರೂಢಿ). 

ಕೈಬಿಸಿಮಾಡು - ಲಂಚಕೊಡು : ಅನನ ಬಳಿ ಮೆಲ್ಲನೆ ಸರಿದು 
ಮೂರು ರೂಬಲ್‌ ತೆಗೆದು ಅವನ ಕೈಬಿಸಿಮಾಡಿದನು. (ಫುನರು. ೫೩೮). 
(ಕ್ಕೆ, (ಆ ಕೆಯ್ಮ್‌)- ಬಿಸಿ] 

ಕೈಬಿಸಿಯಾಟ (ನಾ). ಕೈಯನ್ನು ಬೆಚ್ಚಗೆ ಮಾಡುವುದು; ಲಂಚ 
ಕೊಡುವುದು: ಪಾನನಿರ್ಬಂಧ ಬಂಧಿತರ ಕೈಬಿಸಿಯಾಟ (ಸೂರ್ಯಪಾ. 
೫೦-೮). [ಕೈದಿಸಿ * ಆಟ] 

ಕೈಬೀಸು "ಕೆಯ್ವಾಸು' ನೋ. 

ಕೈಬುದ್ಧಲಿ(ನಾ). ಚರ್ಮದಿಂದ ಮಾಡಿದ ಚಿಕ್ಕ ಸೀಸೆ; ಎಣ್ಣೆ ಇಡುವ 
ಬುರುಡೆ : ಕುತುಪಃ- ಅಲ್ಪಾ ಸೈವ; ಚಿಕ್ಕದಾದ ಚರ್ಮದ ಸಿದ್ದಿಗೇ 
ಬುರುಡೆ, ಕೈಬುದ್ದಲಿ (ಸಿದ್ಧಾಂತಿ. ೨೪೩). [ಕೈ(< ಕೆಯ) + ಬುದ್ದಲಿ] 

ಕೈಬೆಟ್ಟು (ನಾ). ಕೈಬೆರಳು: ಸಾಮ್ರಾಟನಾದ ಅಕಬರನು ಮಂತ್ರಿ 
ಗಳೊಡನೆ ಮಾತನಾಡುತ್ತಿದ್ದಾಗ ತನ್ನ ಸಿಂಹಾಸನದ ಕಡೆ ಕೈಬೆಟ್ಟನ್ನು 
ತೋರಿಸುತ್ತ . .. ಹೀಗೆಂದು ಹೇಳಿದನು (ಕೋಹಿನೂ. ೫). 

[ಳ್ಳ (ಆ ಕೆಯಾ) + ಜೆಟ್ಟು (ಆ ಜೊಟ್ಟು)) 

ಕೈಬೆತ್ತ (ನಾ). ಕೈಯಲ್ಲಿ ಹಿಡಿಯುವ ಬೆತ್ತ : ಮುಂದಿನ ಕುರ್ಚಿಯಲ್ಲಿ 
ಕುಳಿತಿದ್ದ ಸೇಕರು ಮೆಲ್ಲಗೆ ಕೈಬೆತ್ತದಿಂದ ಕುರ್ಚಿಯನ್ನು ಹಿಂದಕ್ಕೆ 
ಸರಿಸಿಕೊಂಡರು (ಗೋಪುರ. ೧೦೧). [ಕೈ (ಆ ಕೆಯ) 4 ಬೆತ್ತ) 

ಕೈಬೆಸ (ನಾ). ಕೈಕೆಳಗಿನ ಕೆಲಸ್ಕ ಸೇವೆ; ಕೈಂಕರ್ಯ: 
ಧಾರ್ಮಿಕರು, ವೈಜ್ಞಾನಿಕರು, ದಾರ್ಶನಿಕರು ತಮ್ಮ ತಮ್ಮ ರೀತಿಯಲ್ಲಿ 
ಸತ್ಯದರ್ಶನವನ್ನು ಮಾಡಿಸಿಕೊಡುತ್ತಿರುವರು, ಕವಿಯು ಒಮ್ಮೊಮ್ಮೆ 
ಅವರ ಕೈಯಾಳಿನಂತೆ ಕೈಬೆಸಮಾಡುವನು (ಸಾಹಿವಿ. ೩೬). 

[ಕೈ (ಆ ಕೆಯ್ಯ) * ಬೆಸ್ಕ) 


ಕೈಬೇಜಿ 


ಕೈಬೇಟೆ (ನಾ). ಕೈಯಿಂದ ಆಡುವ ಬೇಟಿ; ಚಿಕ್ಕಬೇಟಿ (?: 
ಅಲ್ಲಿ ಆ ರಾಯಗುವರರನ್‌ ನಿಲಿಸಿದನ್‌ ನಮ್ಮೊಡೆಯನಾ ಗಡ್ಡೆಗವಿಯೆ 
ಕೆಟ್ಟುಳಿದ ಹೆಲನರೈತರೆ ಕೊಲಲು ಕೈಬೇಟಿ ನಮ್ಮವರು ಬರಲು 
ನೆರವಪ್ಪುದೆಂಬೊಂದು ನೆನಹಿನಲಿ, ಮುಂದಪ್ಪುದನ್‌ ತಪ್ಪುಗಂಡನ್‌ 
(ಪಾರಸಿ. ೧೭-೩೯೬). 

[ಕ್ರೈ (ಆ. ಕೆಯ್ಯ) + ಬೇಟಿ (ಆ ಬೇಂಟಿ)] 

ಕೈಬೇಡಿ (ನಾ). ಕೈಗೆ ಹಾಕುವ ಸಂಕಲೆ; ಕೈಕೋಳ : ಗಡ್ಡೆಗೆ 
ಹೋಗಿ ಮುಟ್ಟದ ಬಳಿಕ ತುರ್ಕರು ಆ ಮಂದಿಗೆ ಕೈಬೇಡಿ ಹಾಕಿ ಸಂತೆ 
ಯೊಳಗೆ ಮಾರಲಿಕ್ಕೆ ತಂದರು (ಮುಂಬಯಿ. ೫-೧೩೩) ; ಇದನ್ನು ಕೇಳಿ 
ಫಕೀರನು . . . ಅವನ ಕೈಬೇಡಿ ತೆಗೆಸಿದನು (ಬಂಕಿಮ. ೩೦೨), 

[ಕೈ (ಆ ಕೆಯಾ) + ಬೇಡಿ] 

ಕೈಬೋನ (ನಾ). ಕೈಯ ಅನ್ನ, --ಆಹಾರ; ಕೈತುತ್ತು: 
ಲಯಮೆಯ್ಲಿ ಯದುಬಲಂ ಪಕ್ಕಿಯ ಗೋಸನೆಗುಡುಕು ಜವನ 
ಕೈಬೋನಂ . . . ಎನಿಸದೆ ಗಬೆಗೆ ನೀಡೆ ದನುಜಂ -ಕರೆಮಂ (ಜಗವಿ. 
೯-೬೨) ; ಎನಿತುಂ ಕೃಷ್ಣನ ಗಂಧಸಿಂಧುರಮಹಾಕಾಳಂಗೆ ಕೈಬೋನ 
ಮಸ್ಪಿನೆಗಂ ಮಾರ್ಪಡೆ ಕಂಡು (ಅನಂಪು. ೧೪-೧೨). 

[ಕ್ಕ (೭ ಕೆಯ) + ಬೋನ] 

ಕೈಭಂಟಕೆ (ನಾ). ಕೈಯ ಶೌರ್ಯ, ಪರಾಕ್ರಮ, --ಸಾಹಸ: 
ಉಂಟು ನೀನುಲಿವಾಕು ಯಮ ಕೈಭಂಟಓಕೆಯ ನೀನರಿಯೆ (ಜಿರಾಮಾ. 
೬೭-೪೭). [ಕ್ಕೆ (ಆ ಕೆಯ) + ಭಂಟಿಕೆ)] 

ಕೈಮ (ನಾ). ಮಾಂಸದಿಂದ ತಯಾರಿಸಿದ ಒಂದು ಬಗೆಯ ಭಕ್ಷ್ಯ: 
ಕೋಳಿಕರಿ, ಕೈಮ, ನೆರ್ಯ್‌ಕೂಳು, ಕಡುಂಬುಟ್ಟು ಮತ್ತು ಪಾಯಸ 
ಗಳನ್ನು ಮಾಡಿದ್ದರು (ನಡೆದಾ. 11, ೧೧೩೨). 

[«- ಅರ. ಕೀಮಾ ; ಮರಾ. ಖೇಮಾ)] 

ಕೈಮಗುಚು (ಕ್ರಿ). ೧. ಕೈತಿರುಗಿಸು, ಬೀಸು; ಕೈಯಶಕ್ತಿ 
ಸಾಮರ್ಥ್ಯಗಳನ್ನು ತೋರಿಸು; ಬಲಪ್ರದರ್ಶನಮಾಡು : 
ಹೊಗೆದುದೈ ಹೆಚ್ಚಾಳುಗಳ ನಗೆನೊಗವು ಮೋಡಾನೋಡಿಯಲಿ 
ಕೈಮಗುಚಿ ಕಳೆದನು ನಿಮಿಷದಲ್ಲಿ ಹೇರಾಳರಾಶಿಗಳ (ಕುವ್ಯಾದ್ರೋ. 
೧೬-೫) ; ನಿಗಡತನವನು ವಹಿಲದಲಿ ಕೈಮಗುಚಿ ಕಳೆದರು . . , ಇವರ 


೨೧೩೪ 


ಕೈಮರ 


೮. (ಕರಾ) (ಹಣಕಾಸಿನ ವಿಚಾರದಲ್ಲಿ) ವ್ಯವಹಾರ ನಡೆಸು : 

ಹಣದ ಮುಗ್ಗಟ್ಟಿನಿಂದ ಕೈಮಗುಚುವುದು ಕಷ್ಟವಾಗಿದೆ (ರೂಢಿ). 

೯. (ಇಸ್ಪೀಟಾಟದಲ್ಲಿ) ಕೈಯಲ್ಲಿಯ ಎಲೆಗಳನ್ನು ತೆಗೆದುತೋರಿಸು. 
(ಕ್ಕೆ (< ಕೆಯ್ಯ) * ಮಗುಚು (< ಮಗುಟ್ಟು)] 


3 ಕೈಮಗ್ಗ (ನಾ). ಕೈಯಿಂದ ನಡೆಸುವ ಮಗ್ಗ ; ಸಣ್ಣಮಗ್ಗ : ಈ 


ಶಾ 


0 


ಏಂ 
೦ 


25 


ವಿಡಾಯಿಂಗಳ ನಂಬುಗೆಯ ಕೇವಣ ಪಾಡುಕಾಣರ ಕರ್ಣ ನೋಡೆಂದ |30 


(ಕಂಪ್ಯಾದ್ರೋ. ೧೬-೨೫). ಪಿ. ಕತ್ತರಿಸು; ತುಂಡರಿಸು ; ಳೆ: 
ಚಿಗುರುವವು ತುದಿಗಜೌಗಳವ ಕೈಮಗುಚುವನು ಖಡ್ಗೆದಲಿ (ತೊರರಾ. 
೩-೧೦-೧೯). ೩. (ಕೈಯಿಂದ) ಎಸೆ; ಬೀಸಾಡು; ಪ್ರಯೋಗಿಸು: | 
ಕೈಮಗುಚಿದನು ಹೊರೆಯೆಂಬನೀತನ ಮೇಲೆ ನಿಮಿಸದಲಿ (ಕುವ್ಯಾಕ. 


೨೦-೧೪); ಕೈಮಗುಚಿ, ತೋರಭಲ್ಲೆಯದಿಂದ ಹೊಡೆದ ಹೊಮ್ಮಿಗವ |55 


(ಮೋಹತ. ೧೯-೪೦) ; ದುಗುಡದೊಳ್‌ ತಜಾದರಿಶರಂಗಳಂ ಶಕುನಿ 
ಕೈಮಗುಚಿದಂ ಮರಳಿ ಪೊಸಕಣೆಗಳ0೦ (ತುರಂಗ. ೭೩-೩೦). 
೪. ಕೈಮಾರಿ ಹೋಗು; ಕೈತಪ್ಪಿ ಹೋಗು; ಹಸ್ತಾಂಶರವನ್ನು 
ಹೊಂದು; ಇನ್ನೊಬ್ಬನ ಕೈಗೆ ಸೇರು: ಕೈಮಗುಚದೇ ನಿಭವನಿದು 


ನಿರ್ನಾಮರಾರೋ ಬಿತ್ತಿದರು ಕುರುಭೂಮಿಯರಲಿ ವಿಷಬೀೀಜವನು([4 


(ಕುವ್ಯಾಸ. ೧೨-೬೭). ೫. ಕರ್ಮಗಳನ್ನು ಆಚರಿಸು; ಕರ್ಮಕಲಾಪ 
ಗಳನ್ನು ಮಾಡು : ಹೊಗಳಿ ಕಾಣವು ನೇದವಾವನ ಬಗೆದು ಕಾಣರು | 
ಯೋಗಿಗಳು ಕೈಮಗುಚಿ ಕಾಣರು ಕರ್ಮಿಗಳು ಶಿವ ಶಿವ (ನಿಭಾಗ. | 
೩-೨-೧೯). ೬. ಇಲ್ಲವೆನ್ನು: ಸಾಲ ಕೇಳಿದೆ; ಆದರೆ ಅನನು ಕೈಮಗುಚ | 
ದನು (ರೂಢಿ). ೭. ಕೈಯಾಡಿಸು; ಕೈಯಿಂದ ತಿರುವಿಹಾಕು; | 
ಅಡಿಮೇಲು ಮಾಡು: ಕೊಟ್ಟ ಸೀಯದಂತೆ ಕೈಮಗುಚಬೇಕು (ರೂಢಿ). 


45 


ಬಟ್ಟಿ ಗಳೆಲ್ಲವೂ ಕೈಮಗ್ಗ ದವು (ಕಳಹು. ೧) ; ಬಟ್ಟೆಗಳನ್ನು ತಯಾರಿಸುವ 
ಮಿಬ್ಲುಗಳು ಹೆಚ್ಚಾದಷ್ಟು ಕೈಮಗ್ಗದ ಕೆಲಸದವರಿಗೆ ತೊಡಕಾಗುತ್ತದೆ 
(ರೂಢಿ): [ಕೈ (ಆ ಕೆಯ್ಯ್‌) * ಮಗ್ಗ) 

ಕೈನುಚ್ಚು (ನಾ). ಕೈಯಲ್ಲಿ ಹಿಡಿದುಕೊಳ್ಳುವ ಸಣ್ಣ ಮಚ್ಚು : 
ಕೊಡಲಿ ಕೈನುಚ್ಚು ಗುದ್ದಲಿ ಮೊನೆಹಾರೆಗಳ್‌ ಸಿಡಿದ ಕರದ 
ಕುಡುಗೋಲು (ಕಂನವಿ. ೧೧-೪೦). (ಕ್ಕೆ (೮ ಕೆಯಾ) + ಮಚ್ಚು] 

ಕೈಮಡಗು (ಕ್ರಿ). ಕೈಯನ್ನಿಡು; ಕೈಗೆ ವಿಶ್ರಾಂತಿ ಕೊಡು; 
ಸಾವಕಾಶಮಾಡು; ಶಡಮಾಡು; ತಳುವು: ನಡಪಿದನನುವರ 
ದೊಳ್‌ ಕೈಮಡಗದೆ ತಳ್ತಿ ಅಕಿದು ಫೊಗಟ್‌ (ಎಕ್ಕ ೪111, ಸೊರಬ. 
೧೬-೭೨'; 1015) ; ತೊಜಕಿದೆಮ್ಮನಾಆಡಿಗೊಂಡು ಕೈಮಡಗದೇಳಿದರಂತೆ 
ಘಮ್ಮನೆ ಪೊರ್ದಿದೈ ಜಿನದೀಕ್ಷೆಯಂ (ಧರ್ಮಾಮೃ. ಆ-೬೬) ; ಇತ್ತಲರೆಸಂ 
ಬೇಡುವರ್ಗೆ ಬೇಡಿದುದಂ ಜೇಡಿದಾಗೆಳೆ ಕೈನುಡಗದೆ ಕೊಟ್ಟು 
(ಬಾಧಪು. ೪-೩೯ ವ). 

[ಕೈ (ಆ ಕೆಯ್ಯ್‌) + ಮಡಗು (ಆ ನುಡಂಗು)] 

ಕೈನುಡು (ಕ್ರಿ). ಕೈಗಳನ್ನು ಒತ್ತಾಗಿ ಸೇರಿಸು; ಬೊಗಸೆಯೊಡ್ಡು : 
ಬಿಸಿಲಿಂ ಬೆಂಡಾದವರ್‌ ತತ್ತ್ಯೃಷೆಗೆ ಪರಿದು ನೀರಟಕ್ಕೆಯಿಂ ನೀರ್ಗೆ 
ಕೈಮಟ್ಟುಸಿರಂ ನುಂಗಿರ್ದ ನಾಸಾಪುಟಮರಳೆ ಬೆಮರ್‌ ಚುಮ್ಮೆನುತ್ತುಣ್ಮೆ 
(ದಶಕು. ೬-೭). [ಕ್ಲೆ + (ಆ ಕೆಯ್ಯ) * ಮಡು] 

ಕೈಮಣೆ (ನಾ). ಕರಪೀಠ; ಸಣ್ಣಮಣೆ: ಲೈನೋಯಂತ್ರ. .. 
ಇದರಲ್ಲಿ ಪರಸ್ಪರ ಹೊಂದಿಕೆಯಿಂದ ಕೆಲಸಮಾಡುವ ಮೂರು ಭಾಗೆ 
ಗಳಿವೆ. ಕೈನುಣೆ, ಎರಕಹೊಯ್ಕುವ ಸಲಕರಣೆ ಹಾಗೂ ಮಾತೃಕೆ 
(ಮುದ್ರಕ. ೪೯). (ಕ್ಕಿ (ಆ ಕೆಯ) + ಮಣೆ] 

ಕೈಮಣೆಗೊಳ್‌ (ಕ್ರಿ). ಕೈಮಣೆಯನ್ನು ಹಿಡಿದುಕೊಳ್ಳು : ಕೈಮಣೆ 
ಗೊಂಡ ಪೆಟಿವನಂತೆ ಕುಕ್ಕರಿಸಿ ಪೊಕ್ಕು (ಅನಂಪು. ೨-೩೦ವ), 

[ಕೈಮಣೆ ೬ ಕೊಳ್‌] 

ಕೈಮತ (ನಾ). (7): .ಕೈವಾಂದೆ ಕೈಮತದಿಂ ಕೈವಾರದಿ ಗೆಲ್ಲೆ 
ಲಜ್ಜಿತೆಯನೆಂತೆನೆ ಕೇಳ್‌ ದೈವರ್ಕೂಡಿದೊಡೆತ್ತಂ ದೈವಂ ಮರುಳಾದು 
ದೆಂಬುದಂ ಕೇಳ್ದಜಕಿಯಾ (ಮದತಿ. ೧೦-೪೩). [?) 

ಕೈಮದ್ದು (ನಾ). ೧. ಹಾಲು ಮೊದಲಾದ ಆಹಾರ ವಸ್ತುಗಳೊಡನೆ 
ಕಾಣದಂತೆ ಬೆರಸಿಕೊಡುವ ಒಂದು ಬಗೆಯ ಮದ್ದು; 
ಕೈಮಸಕು : ಕೈಮದ್ದು ಬಿದ್ದ ಈ ಎರಡು ತಿಂಗಳಿಂದ ಆತನ ದೇಹವು 
ಸೊರಗುತ್ತ ಬಂದಿದೆ (ರೂಢಿ), ೨. ವಶೀಕರಣದ ಮದ್ದು. 
"ಕೈಮಾಂಸ' ಪರಾ. 

(ಕ್ಕೇ (ಆ ಕೆಯಾ) + ಮದ್ದು, (ಆ ಮರ್ದು)] 

ಕೈಮರ (ನಾ). (ದಾರಿಯನ್ನು ತೋರಿಸುವ) ಕೈಯ ಆಕಾರದ ಮರ; 
ಮಾರ್ಗದರ್ಶಕ ಸ್ತಂಭ: ದೂರದಿಂದ ನೋಡಿದರೆ ಬೆಬ್ಚಿದ ಮೇಲಿರುವ 
ಜೀವಸ್ಥಾನವು ಸ್ವರ್ಗ ಮಾರ್ಗ ದ ಕೈಮರದಂತೆ ಕಾಣುವುದು 
(ಹುಟ್ಟಿಹ, ೭೦); ಊರಿಗೆ ಹೋಗಲು ರಸ್ತೆಯೂ ಇಲ್ಲ; ಕೈಮರವೂ 
ಇಲ್ಲ; ದಾರಿತೋರಿಸುವುದಕ್ಕೆ ಜನಸಂಚಾರವೇ ಇಲ್ಲ (ಮುಸುಗ. ೯೮) ; 
ಅದೇ ನಮ್ಮೂರಿನ ಕೈಮರ (ನಮ್ಮೂರ. ೧). 

[ಕ್ಕ (ಆ ಕೆಯಾ) ೪ ಮರ್ಕ] 


ಕೈಮರ್ಚಲು 


ಕೈಮರ್ಚಲು (ನಾ). ಕೈಗೆ ಮೆಚ್ಚಿಗೆಯಾದದ್ದು (?) :  ಅರ್ಚ 
ಸದಾಯಲಾಗ ಪೊಸಪೂಗಳನಂದಿವೆ ಚಂದನಚ್ಛಟಾ ಚರ್ಚೆಗಳೆಂಬ 
ವೋಲಡಸಿ ನೋಡಿ ನಖಾಂಕುರ ಕಾಂತಿದಾಮದಿಂದರ್ಚಿಸುವಂತೆ ನೀಡಿ 
ನಳಿತೋಳನಲಂಪಿನೊಳಾಯ್ಡು ಕೊಯ್ದು ಕೈಮರ್ಚಲ [ಪಾಠಾಂ. ಚ್ವರ) 
ತೊೋರಮಲ್ಲಿಗೆಗಳಂ' ತಳಿರ್ವಟ್ಟಲೊಳೊರ್ವಳೊಟ್ಟದಳ್‌ 
(ಲೀಲಾವ. ೧೩-೬೬). (ಕೈಮರ್ಚು * -ಅಲು (ಆ -ಅಲ್ಫ್‌)) 

ಕೈಮರ್ಚು (ನಾ). ಕೈಗೆ ಮೆಚ್ಚಿಕೆಯಾದುದು, ಪ್ರಿಯವಾದುದು: 
ಎನ್ನ ಕೈಮರ್ಚಿನ ಗೆಡೆಯಾಟದ ಮುತ್ತಿನ ಸೆಂಡೆ (ರಾಮಾಶ್ವ. ೭೧-೨೦). 

[ಕ್ಕೆ (ಆ ಕೈಯ) + ಮರ್ಚ್ಚು) 

ಕೈಮಸಕ “ಕೆಯ್ಮಸಕ' ನೋ. 

ಕೈಮಸಕು "ಕೆಯ್ಮಸಕ' ನೋ. 

ಕೈಮಸುಕು "ಕೆಯ್ಮಸಕ' ನೋ. 

ಕೈಮಳೆ (ನಾ). ಹಿಡಿಯುಳ್ಳ ಒಂದು ಬಗೆಯ ಪಾತ್ರೆ (?): ತಳಿಗೆ 
ಕನ್ನಡಿ ಸಿಪ್ಪು ಕಂಚಿನ ಸಟ್ಟುಗಂ ತೆಜುವಟ್ಟಲಗ್ಗಳದ ಕೈಮಳೆ ತಾಳ 
ಮೊಪ್ಪುವ ಗಿಣ್ಣಲೆಂಬಿವನಾವಗಂ ಕಳೆದುಕೊಂಡೊಡನಿದ 
ಧೂರ್ತಜನಕ್ಕೆ ಜೀವಿತಮೆಂದು. , . ನಿಚ್ಚಲುಂ ಕುಡುವಂ ನೃಪಾತ್ಮಜಂ 
(ಧರ್ಮಾಮೃ. ೨-೨೬). (ಕ್ಳೈ (ಆ ಕೆಯ) + ಮಳೆ?) 

ಕೈಮಣಕ್ಕೆ "ಕೆಯ್ಮಲಸಿ? ನೋ. 

ಕೈಮಜಕ್ಕೆ "ಕೆಯ್ಮಲಕ್ಕಿ' ನೋ. 

ಕೈಮಾಂಸ (ನಾ). - ಕೈಮದ್ದು: ಎಂಥ ಕಠೋರ ಮನಸ್ಸು ನಿನ್ನದು! 
ಇಡೀ ಮನೆಯ ಜನರನ್ನೆಲ್ಲ ಕೈಮಾಂಸ ಹಾಕಿ ಕೆಡಿಸಬೇಕೆಂದು ನಿನ್ನ 
ಆಸೆಯಲ್ಲವೇ? (ಕೈಮಾಂಸ. ೧೨). 

[ಕ್ಕೆ (ಆ ಕೆಯಾ) 4 ಮಾಂಸ. / ತುಳು. ಕೈಮಾಸ] 

ಕೈಮಾಟ (ನಾ). ೧. (ಪರದರು) ಕೈಯಿಂದ ಮಾಡುವ ಭಾವಾಭಿ 
ನಯ, ಸೂಚನೆ, ಸಂಜ್ಞೆ: *ಕೈಮಾಟ ಸಂಜ್ಞೆಯಕ್ಕುಂ* 
(ಮಂಗರಾ. ೧೦೩-೭), ೨. ಕೈಕೆಲಸದ ಜಾಣ್ಮೆ; ಕೈಚಳಕ; ಹಸ್ತ 
ಕೌಶಲ: ಎಮ್ಮಯ ಚೆಲ್ವೆ ಸಾಕು ಕೈಮಾಟದ ಕೋಟಲೆ ಬೇಡ 
(ಕ್ರಿಭುತಿ. ೨೨-೧೫) ; ಕಾಳೆಗದ ಕೈಮಾಟ ಕಂಗೆಡಿಸಿತು ಜಗಶ್ರಯವನ 
(ನಿಭಾಗ. ೧೦-೬೯-೨೮) ; ಮೆಲ್ಲನೆ ಸರಿಪಡಿಸಿಕೊ ಳ್ಳು ವ ರತ್ನಳ 
ಕೈಮಾಟವೂ ಸುಂದರ (ಕುಸುಸಂ. ೧೩೩). &, ಬಲಾತ್ಕಾರದಿಂದ 
ತೆಗೆದುಕೊಳ್ಳುವಿಕೆ; ಅಪಹರಣ; ಚೇಟವೇ ಪರವಧುವಿನಲಿ 
ಕೈಮಾಟವೇ ಪರವಿತ್ತದಲಿ (ಕುವ್ಯಾವಿ. ೨-೪೪). ೪. ಕ್ಸ ಯಿಂದ 
ಮಾಡುವ ಕೈಂಕರ್ಯ, --ಸೇವೆ: ನೋಟಕಚ್ಚರಿಯಾದ ಪರಮ 
ಸುಂದರಿಯ ಕೈಮಾಟದಿಂದುಪಚಾರವಡೆದು (ಮೊ ಹತ. ೪-೩೦). 
೫. ಕೈಮಸಕ; ಮೋಸ; ವಂಚನೆ. 

ಕೈಮಾಟಕೆಬರು ಆ ಅಧೀನವಾಗು ; ವಶವಾಗು ; ಪ್ರಭಾವಕ್ಕೆ 

ಒಳಗಾಗು : ಕ್ಷೀಣ ಕರ್ಮಗಳ ಕೈಮಾಟಕೆ ಬಂದು ನಿತ್ರಾಣಿಯಾಗಿರು 
ತಿಹನಾತ್ಮ (ಭರಚ. ೬೮-೧೧೧). [ಕೈ (ಆ ಕೆಯ್ಯ್‌) + ಮಾಟ್ಯ] 

ಕೈಮಾಟಿಗ, ಕೈಮಾಟಿಗ (ನಾ). ಕೈ ಕೆಲಸ ಮಾಡುವವನು; 
ಊಳಿಗದವನು : ಪೋಗಿ ಕೈಮಾಟಗರ ಕರೆಸಿಯಗಣಿತ ನೆರೆಹೆ ಜೇಗ 
ದಿಂದೆಬ್ಬ ಸಾರಣೆ ಕಾರಣೆಯ ಮಾಡಿ (ನವಮೋ. ೧೩-೩೧). ಕೈಮಾಟಿಗ: 
ಪೊರಮಟ್ಟು ಕಲ್ಲುಕುಟಿಗರ ಭಂಡಿಕಾರರಂ ಕರೆಸಿದನು ಕುದ್ದಾಲಯೆಲೆ 
ಗೋಲ ಕೈಮಾಟಿಗರ ಕೋಟಾಕೋಟಯಂ ನೆರಹಿ (ನವಮೋ. ೨೧-೧೩). 

[ಕೈಮಾಟ + -ಇಗ] 
ಕೈಮಾಟಿಗ "ಕೈಮಾಟಿಗ' ನೋ. 
ಕೈಮಾಡು "ಕೆಯ್ಮಾಡು ನೋ. 


೨೧ 


3 


95 


40 


45 


ಕೈಮುಟ್ಟ 


ಕೈಮಾರಾಟಿ (ನಾ). ೧. ಮನೆಯ ಬಾಗಿಲಿಗೆ ತಂದು ವಸ್ತುಗಳನ್ನು 
ಮಾರುವುದು : (8). ೨. ಮಾರಾಟದ ಮೂಲಕ ಕೈಯಿಂದ ಕೈಗೆ 
ಆಸ್ತಿ. ಬದಲಾಗುವಿಕೆ : (8). 
(ಕ್ಕ (ಆ ಕೆಯ್‌,) * ಮಾರಾಟ (ಆ ಮಾಜಾಟಿ)] 
ಕೈಮಾರು, (ನಾ). ಚಾಚಿದ ಒಂದು ಕೈಯ ತುದಿಯಿಂದ ಆಚೆಗೆ 
ಚಾಚಿದ ಕೈಯ ಇನ್ನೊಂದು ತುದಿಯವಕೆಗಿನ ದೂರ; ಒಂದು 
ಮಾರು; ನಾಲ್ಕು ಮೊಳ: (8). [ಕೈ (ಆ ಕೆಯ್ಮ್‌) + ಮಾರ್ಕು] 
ಕೈಮಾರು, (ನಾ). ೧. ಮನೆಯ ಬಾಗಿಲಿಗೇ ವಸ್ತುಗಳನ್ನು ತಂದು 
ಮಾರುವುದು : (ಕಿ). ೨. ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ 
ಬದಲಿಸುವುದು; ಕೈಬದಲಿ: ಆ ಹೊಲ ಬಹಳ ಕೈಮಾರಾಗಿದೆ 
(ರೂಢಿ). (ಕ್ಕ (ಆ ಕೆಯ್ಮ್‌) * ಮಾರ್ಕು (ಆ ಮಾಲ್ಕು)] 
ಕೈಮಿಂಚು (ಕ್ರಿ). ೧. ಕೈಗಳ ಸಾಮರ್ಥ್ಯ ಹೆಚ್ಚಾಗು, 
—ಮೇಲಾಗು: ಹಕೆಯದರ ಕೈಮಿಂ[ಪಾಕಾಂ. ಮುಂ] ಚುವುದು ವರಸಂ 
ಗರಂಜಿತವಹುದು (ಜೈ ಮಿ ಭಾ. ೧೦-೫೨). ೨. ಒಂದು ಕೈಯಿಂದ 
ಇನ್ನೊಂದು ಕೈಗೆ ದಾಟಿಹೋಗು : ಹೊಲದ ಪುರುಳೆಲ್ಲೆಲ್ಲೊ ಮನೆ 
ಮನೆಯ ಕೈಮಿಂಚಿ (ಕಾಲೂರ. ೧೨೧-೨೫೫). ತ್ಮಿ. ಕೈವಿಸಾರು : ನಾನು 
ನಿಜವಾಗಿಯೂ ಅವಿಧೇಯಳು ಎಂದುಕೊಂಡೆ. ಆದರೇನು ಮಾಡುವುದು? 
ಕೈಮಿಂಚಿ ಹೋಗಿದೆ (ಸುವಸಂ, ೨೦). 
[ಕ್ಕೆ (ಆ ಕೆಯ್ಯ್‌) * ಮಿಂಚ್ಕು)) 
ಕೈಮಿಗು "ಕೆಯ್ಮಿಗು? ನೋ. 
ಕೈನಿಾರು "ಕೆಯ್ಮಾಟು' ನೋ. 
ಕೈನಿಸಾಜು;"ಕೆಯ್ಮಾಟು? ನೋ. 
ಕೈನಿಸಾಜುಹ "ಕೆಯ್ಮಾಟುಹ' ನೋ. 
ಕೈಮುಂಚು (ಕ್ರಿ). ೧. ಕೈಮುಂದಾಗು, --ಮೇಲಾಗು : ಹರೆಯದೆರ 
ಕೈಮುಂ[(ಪಾಠಾಂ. ಮಿಂಚುವುದು ವರಸಂಗ ರಂಜಿತವಹುದು 
(ಜೈಮಿಭಾ. ೧೦-೫೨). ೨. ಮೊದಲೇ ಹೋಗು ; ಮುಂಚಿತವಾಗಿ 
ಹೋಗು: ಕೈಮುಂಚಲೆಂದು ಮೈಸೂರ ಪಠಾಣರು ಬೈದು ಬೊಬ್ಬಿರಿದು 
ಸಮರದಿ (ಸೌಂದಳಾ. ೭-೧೧೩). (ಕೈ (ಆ ಕೆಯಾ) + ಮುಂಡು] 
ಕೈಮುಗಿ "ಕೆಯ್ಮುಗಿ? ನೋ. 
ಕೈಮುಗಿಯಿಸು (ಕ್ರಿ). ಕೈಮುಗಿಯುವಂತೆ ಮಾಡು ; ನಮಸ್ಕರಿಸು 
ನಂತೆ ಮಾಡು: ಪಲರಿಂದಂ ಪಾಪಾಂತಕನೆನಿಸಿ ನೆಣೆಯೆ ಕೈಮುಗಿ 
ಯಿಸಿದಂ (ಧರ್ಮಾಮೃ. ೬-೧೦೫). 
[ಕೈಮುಗಿ (ಆ ಕೆಯ್ಮುಗಿ) * -ಇಸ್ಕು] 
ಕೈಮುಗಿಹ (ನಾ). ಕೈಮುಗಿಯುವಿಕೆ; ನಮಸ್ಕಾರ ಮಾಡುವಿಕೆ: 
ಓ ನೋಡು ಬಾರಾ ಗಿಡದ ಕೈಮುಗಿಹ ಮೊಗ್ಗಾಗಿ ಮೈದೋರುತಿದೆ 
(ಅನಿಕೇ. ೨೨-೨), [ಕೆ (ಆ ಕೆಯತ್ಕಾ್‌) + ಮುಗಿಹ) 
ಕೈಮುಚ್ಚು (ಕ್ರಿ). ೧. (ಬಟ್ಟಿ ಮೊದಲಾದವುಗಳಿಂದ) ಕೈಯನ್ನು 
ಮುಚ್ಚು, ಮರೆಸು: ಚೋಳನು ಕೈಮುಚ್ಚಿ ಉಡುಗೊರೆ ಕೊಡಲು 
ಮುಗುಳುನಗುತ್ತ ಕೋಲ್ಲಾರರು ಹೀಗೆಂದರು (ಕಾಲೂರ. ೧೦ ಕಥಾಸಾರ). 
೨. ಸುಮ್ಮನೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳು : ಸ್ವಸ್ಥ ಕೈಮುಚ್ಚಿ 
ಕೊಂಡು ಕೂಡ್ರುವದು (ಮುಂಬಯಿ. ೪-೭೨). 
(ಕ್ಸ (< ಕೆಯರ್‌್‌) * ಮುಚ್ಚು) 
ಕೈಮುಟ್ಟಿ (ಅ). ಕೈಯ್ಯಾರೆ; ಶನ್ನ ಕೈಯಿಂದಲೇ; ಸ್ವತಃ: 
ನಾವಿಬ್ಬರೂ ಕೂಡಿ ನಾವೇ ಕೈಮುಟ್ಟಿ ಉದ್ಯಾನ ರಚಿಸಿಬಿಡೋಣ 
ಅವರನ್ನು ನನ್ನ ಕೈಮುಟ್ಟ ಸಂಹರಿಸುವೆನು 
[ಕೈ (ಆ. ಕೆಯ) * ಮುಟ್ಟಿ (ಆ ಮುಟ್ಟಂ)] 


(ಇಪ್ಪಳ. ೩೫೫); 
(ತುಳಸಿ, ೨೫೭). 


ಕೈಮುಟ್ಟ 


ಕೈಮುಟ್ಟಿ (ನಾ). (ಕರಾ). ಸಣ್ಣಮುಟ್ಟಿ; ಅಂಗಳದ ಏರುಪೇರು 
ಗಳನ್ನು ಸಮತಲಮಾಡಲು ಉಪಯೋಗಿಸುವ, ಮರದಿಂದ 
ಮಾಡಿದ ಒಂದು ಬಗೆಯ ಸಾಧನ; ಧಮ್ಮಸ್ಸು ಮರ: ಅವನು 
ಕೈಮುಟ್ಟಿಯಿಂದ ಅಂಗಳವನ್ನು ಸರಿಪಡಿಸುತ್ತಾ ನೆ (ರೂಢಿ). 
[ಕ್ಕ (£ ಕೆಯ್‌,) * ಮುಟ್ಟ] 
ಕೈಮುಟ್ಟು, (ಕ್ರಿ). ೧. ಕೈಯಿಂದ ಮುಟ್ಟು; ಹಸ್ತದಿಂದ ಸ್ಫರ್ಶಿಸು: 
ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟಿಯಲ್ಲಿ ನೆಟ್ಟನೆ ಬಿದ್ದಿರಲು ಕಂಡು 
ಕಾತರಿಸಿ ಕೈಮುಟ್ಟಿ ಎತ್ತದ ಭಾಷೆ (ಆದವ. ೫೨); ಹಲವು ಸೂಳ್‌ 
ಕೈಮುಟ್ಟಿ ನಮಿಸುತ (ಬಸಪು. ೫೮-೨೩). ೨, ಸೈಯನ್ನು ಸೇರು; 
ಕೈಗೆ ಬರು; ತಲುಪು: ಕಾಗದ ಬಂದು ಕೈಮುಟ್ಟತು (ರೂಢಿ). 
೩. ಸೊಂಡಿಲಿನಿಂದ ಮುಟ್ಟು, --ಸ್ಪರ್ಶಿಸು : ಜಿಟ್ಟಬೀಳಲುವರಿದವೆನೆ 
ಕೈಮುಟ್ಟ ಮಹಿಯನು ದಂತಿಫಟಿ ಸಾಲಿಟ್ಟುದು (ಕುವ್ಯಾಕ. 
೧೦-೪). ೪, (ಶಪಥ ಅಥವಾ ಆಣೆಗಾಗಿ) ಇನ್ನೊಬ್ಬರ ಕೈಯನ್ನು 
ಮುಟ್ಟು ; ಕೈಮೇಲೆ ಕೈಯಿಡು : ಸುಳ್ಳು ಹೇಳುತ್ತಿಲ್ಲವೆಂದು ನನ್ನ 
ಕೈಮುಟ್ಟಿ ಹೇಳು (ರೂಢಿ). [ಕ್ಲೆ (ಆ ಕೆಯತ್ಯ್‌) + ಮುಟ್ಟು) 
ಕೈಮುಟ್ಟು (ನಾ). ಕೈಕೆಲಸಕ್ಕೆ ಉಪಯೋಗವಾಗುವ ಉಪಕರಣ, 
—ಆಯುಧ: ಬಡಗಿ ಕಮ್ಮಾರರ ಕೈಕೆಲಸದ ಕೈಮುಟ್ಟುಗಳೂ ಅವರ 
ಬಳಿಯಿದ್ದವು (ಮೊಮಗು, ೫೮). "ಮರಮುಟ್ಟು? ಪರಾ. 
[ಕ್ರೈ (ಆ ಕೆಯ್‌) + ಮುಟ್ಟು] 
ಕೈಮುದ್ಧೆ (ನಾ). ಕೈಯಲ್ಲಿ ತೆಗೆದುಕೊಂಡ ಉಂಡೆ, ತುತ್ತು: 
ಕೈಮುದ್ದೆಯ ಕೆಡಹಿನಲ್ಲಿ ಬಾಯ್ಗೆ ಬಯಲು (ಶೂನ್ಯಸಂ. ೨೪೩-೨೪); 
ಗೋವಳರೆ ಮೇಳದ ಕಲ್ಲಿಗೂಳ ಕೈಮುದ್ದೆಯಂ ತೆಗೆದುಂಡು (ಜೈ ಮಿಭಾ. 
೬-೪೭). ಓಳ (< ಕೈಯರ್ಶ್‌) + ಮುದ್ದೆ ,] 
ಕೈಮುದ್ದೆಗೊಳ್‌ (ಕ್ರಿ). ಕೈಯಲ್ಲಿ ಮುದ್ದೆಯನ್ನು ತೆಗೆದುಕೊಳ್ಳು ; 
ಕೈತುತ್ತುಮಾಡಿಕೊಳ್ಳು : ಬಿದ್ದವಗಣಿತ ತುರಗದಳ ಕೈಮುದ್ದೆ 
ಗೊಂಡನು ಕಾಲನು (ಕುವ್ಯಾಕ. ೩-೫). [ಕೈಮುಡ್ಡೆ ಕೊಳ್‌] 
ಕೈಮುರಿ, "ಕೈಮುಟಃ' ನೋ. 
ಕೈಮುರಿ (ನಾ): ಕೈಯಲ್ಲಿ ಧರಿಸುವ ಒಂದು ಬಗೆಯ ಆಭರಣ; 
ಬಳೆ: (ಕಿ). [ಕೈ (೮ ಕೆಯಕ್ಕ್‌) + ಮುರಿ) 
ಕೈಮುರಿಗೆ (ನಾ). ಕೈಯ ಸುತ್ತಲೂ ಸುತ್ತಿದ ಹುಲ್ಲು ಅಥವಾ 
ಬಟ್ಟೆ: ದಂಡೆಯಂ ಕೊಂಡು ನಿಂದಿದಿರೊಳ್‌ ಪಾಯ್ಜದ ಕಿತ್ತು 
ಕೈಮುರಿಗೆಯಂ ಕೈಗಣ್ಮಿ .- . ಮಾಜಾ ಶಿವಿದಂ (ರಾಜಶೇ. ೫-೯೯). 
[ಕ್ಕ (ಆ ಕೆಯ್ಯ) + ಮುರಿಗೆ] 
ಕೈಮುಲ್‌ಿ, ಕೈಮುರ್ಮಿ (ಕ್ರಿ)- ಕೈತುಂಡಾಗು, ಕತ್ತರಿಸಿ 
ಹೋಗು: ಕೇಳಿಲೆ ಮರುಳೆ ಸೂತಜ ಕೈಮುಜಕಿಯೆ ಸಂಗರದ ಸಿರಿ 
ಹಿಂಗುವಳೆ ತನ್ನನೆನ್ನುತ್ತ ಗರ್ಜಿಸಿದ (ಕುವ್ಯಾದ್ರೋ.೬-೫೪). ಕೈಮುರ್ತಿ: 
ಆಯುಧವಿಲ್ಲದೆ ಕೈಮುರಿದಂತಾಗಿದೆ (ರೂಢಿ). 
[ಕ್ರೈ (ಎ ಕೆಯಾ) + ಮುಲ] 
ಕೈನೂಲ (ನಾ). ಕೈಯಿಂದ ಬರೆದ ಅಥವಾ ಕಂಡರಿಸಿದ ಮೂಲ 
ಪ್ರತಿ: ಇದಕ್ಕೆ ಸಾಕ್ಷಿಗಳು ಸೂರ್ಯಚಂದ್ರಾದಿಗಳು ಯಿದಕ್ಕೆ ಕೈಮೂಲ 
ಶಿಲಾಪ್ರತಿ (ಎಕ. X11, ಮದ್ದಗಿ. ೫೬-೨೮ ; 1738). 
[ಕೈ (ಆ ಕೆಯ್ಯ) + ಮೂಲ] 
ಕೈಮೂಳಿ (ನಾ). ೧. ಕೈೈಯಿಲ್ಲದವಳು, --ಅಂಗಹೀನೆ: ಆ 
ಕೈಮೂಳಿ ಯಾವ ಕಾರ್ಯವನ್ನೂ ಮಾಡ್ತಲಾರಳು (ರೂಡಿ). ೨. ಯಾವ 
ಆಭರಣವನ್ನೂ ಧರಿಸದ ಕೈ; ಬೋಳುಗೈ : (9) 
[ಕ್ಕೆ (ಆ ಕೆಯ್ಯ್‌) + ಮೂಳ್ಳಿ (ಆ ಮೂಟಸಿ,)] 


AL 


pe 


0 


40 


45 


ಕೈಮೇಲಾಗು 


ಕೈಮೆ, ಕಯ್ಮೆ, ಕೈಮ್ಮೆ, ಗೆಯ್ಮೆ, ಗೇಮೆ, ಗೈಮೆ (ನಾ). 
೧. ಮಾಡುವಿಕೆ; ಕೆಲಸ, ಕಾರ್ಯ: *ಕೈಮೆಯೆನೆ ಮಾಟಿಂ* 
(ಚತುನಿ. 1, ೮೮) ; ಆ ಮಾಯಾಮಾಧವನೆಳಮೆಯ ಕೈಮೆಗಳಂ ಕಿವಿ 
ಸೊಗಯಿಸೆ ಕೇಳ್ದು (ಚಿಕವಿ. ೩-೪೨); ಕೆಯ್ಸಮರ್ದ ಚಿಂತಾಮಣಿಯ 
ನೊತ್ತೆ ಯಿಟ್ಟು ಬಾಟ್ವಿ ಕೈನೆಯ ಕೈಮೆಗೊಳಗಾದೆನಕ್ಕಟ (ರಾಮಾಶ್ಚ. 
೬೮-೬). ೨. ಕೈಚಳಕ; ಹಸ್ತಕೌಶಲ; ನೈಪುಣ್ಯ; ಜಾಣ್ಮೆ: 
'*ಕೈಮೆಯೆ ಕೈಚಳಕಂ” (ಭಾರನಿ, ೨೮); ಆ ಸಭೆಯ ನೋಡುವೆವು 
ಶಿಲ್ಪದ ದೇಸೆಗಾಜರ ಕೈಮೆಗಳು ಲೇಸೈಸಲೇ (ಕುವ್ಕಾಸ. ೧೩-೨೪); 
ಬಿಲ್ವಿಡಿದು ಜೇಗೈದು ನಿಂದು -ನಿಡುಗಣೆಗಳಂ ತೆಗೆದೆಚ್ಚು ಕರ್ಣಜನ 
ಕೈಮೆಗಿಂ ಮಿಗಿಲಾಗಲು (ಜೈ ಮಿಭಾ. ೧೨-೨೩) ; ಅಡಿಯಲ್ಲಿ ಬೆರಳು 
ಮುಡಿಯಲ್ಲಿ ಕುರುಳು ತೀಡಿಹುದು ಒಂದೆ ಕೈಮೆ (ಸೂರ್ಯಪಾ. ೫೯-೭). 
೩. ಕಪಟ; ಮೋಸ; ತಂತ್ರ: ಕಳವುಗಳ ಕೈಮೆಗಳ ನೋಡಾ 
ಮೋಡಿಯುಬ್ಬಣದ . .. ಚದುರ ಭಟರೆಧ್ವಳಿಸಿ ಹೊಯ್ದಾಡಿದರು 
(ಕುವ್ಯಾದ್ರೊ €. ೧೪-೮); ಕಡುಹಿನಲಿ ಕೈಮೆಯಲಿ ಮಾಯಾ 
ಮೋಹನಂಗಳಲಿ ತೊಡಚಿಕೊಂಬ . . . ಮುಗ್ಧೆಯರು (ಕೊರಕಾ. 
೧-೫-೩೦). ಕಯ್ಮೈ: ೨. ಕಯ್ಕೆಯೆನೆ ಮುನ್ನಡೆದು ಬೆಳ್ಳಿ ಮುಂದಿರೆ 
ನೋಡಿ ಬಾಯ್ಮಸೆಯ ಕುಡುಗೋಲ ಕಯ್ಬಿಡಿದು ಸೆಳೆದಂ (ಕಾಲೂರ. 
೧೩೦-೨೭೬). ಕೈಮ್ಮೈ: ೨. ಕೈಮೈ ತೋಟಂದನೆ ಕಲಿಕರ್ಣ ನಿನ್ನೊಡ 
ನೆಂದನಾ ಭೂಪ (ಕುವ್ಯಾಕ. ೧೬-೧೩). ಗೆಯ್ಮೆ: ೧. ಹಗೆಗಳ ಮನೆ 
ಮುರುಕುತನದ ಗೆಯ್ಮೆಯಲ್ಲಿ ಅಕಬರನೆ ಅವನಿಗೆ ಶರಣೆಂದು ತೋರಿರ 
ಬೇಕು (ನೂರಜ. ೪).೪. ಒಕ್ಕುಲುತನ; ಬೇಸಾಯ ; ಕೃಷಿ: ದುರಿತ 
ವನಂ ಬೆಳೆವುದಕೆ ಹೊಲಂ . . . ಪರಿಕಾಲುದಕಮದಳೆ ಕಳವನೃಸ್ತ್ರೀ 
ರತಮೇ ಗೆಯ್ಮೆ .(ಜಯಕಾ. ೧೦-೧೭). -ಗೇವೆರಿ; ೪. ಗೆಟ್ತಿಸೆಂದು 
ಗೇಮೆ (ಶಮದ. ಮ. ೩೩ ವೃತ್ತಿ); ಸಕಾಲದಲ್ಲಿ ಮಳೆಬರದೆ ಗೇಮೆಯೆಲ್ಲಾ 
ಹಾಳಾಯಿತು (ರೂಢಿ). ಗೈಮೆ : ೧. ಪಲವೋದುಗಳಿಂದ ಪಲವು 
ಗೈಮೆಗಳಿಂದ (ಹದಿಬ. ೧-೩೩) ; ಈ ಹೊಲಸು ಗೈಮೆಗೆ ಏನು ಹೇಳ 
ಬೇಕೋ ನನಗೆ ತಿಳಿಯದು (ಹಾಹುತ್ತ. ೯೪). ೪. ಗಿಡುವ ಕಡಿಯದೆ 
ಗೈಮೆಗೆ ಬಾಹಂಥಾ ಭೂಮಿನು ಸಾಗಮಾಡಿಕೊಂಡು (ಎಳ. ೪111, 
ಕೀರ್ಥಹ. ೭೩-೨೭; 1674) ; ಸ್ವಂತಗೈಮೆ ಮಾಡಲಾರದ ಭೂಮಿಯಿಂದ 
ಬರುವ ವರಮಾನ ಸಾಲದಾಗಿತ್ತು (ಜಾರುದಾ. ೪). 

(ಕೈ, (ಲಿ ಕೆಯ) *-ಮ್ಮೆ) 

ಕೈಮ್ಮೆ (ನಾ). ಕೆಟ್ಟತನ; ದುರುಳತನ; ದುಷ್ಟತನ: ಕಗ್ಗೊಲೆಯ 
ಕಾಮನ ಕೈನೆಂಯನು ಕಳಲಿಸು ಕಟಾಕ್ಷದ ಕರುಣಭಾವದಲಿ (ತೊರರಾ. 
೩-೪-೧೭). [4- ತಮಿ. ಕಯಮೈ, ಕಯಂ) 

ಕೈಮೆಗಾಲ (ನಾ). ಕೈ ಚಳಕವನ್ನು ತೋರಿಸುವವನು; ಸಾಹಸಿ; 
ಪರಾಕ್ರಮಿ: ಕಡು ಚಳಕದ ಕೈಮೆಗಾಆರೊಳ್‌ ಬಿರುದಾಂತಂ 
(ಚಿಕವಿ, ೪-೧೪೪); ನಡುಗರುಡಿಯ ಪೂಜೆಯ ಬಿರುದಿನ ಕೈಮೆಗಾಜ 
ನೊರ್ವಂ ತನ್ನೊಡಲ ಪೆರ್ಮೆಯ.ಂ ಕೈಮೆಯ ಬಲ್ಪಂ ನಂಜಿ 
(ಚಿಕವಂ. ೧೬೪). (ಕೈಮ್ಮೆ 4 -ಕಾಅ] 

ಕೈಮೇಲು (ನಾ). ಅಕಿಶಯ; ಉತ್ತಮಿಕೆ; ಶ್ರೇಷ್ಠತೆ; ಆಧಿಕ್ಯ. 
"ಕೈಮೇಲಾಗು? ಪರಾ. [ಕ್ರೈ (ಆ ಕೆಯ) + ಮೇಲು] 

ಕೈಮೇಲಾಗು (ಕಿ). ಶ್ರೇಷ್ಠನಾಗು ; ಕೊಡುಗೈಯಾಗು: 
ಶ್ರೀಲಕುಳೀಶ ಪದಪ್ರಕ್ಸಾಳನಮಂ ಮಾಡಿ ಕೊಟ್ಟನೀ ಸ್ಥಾನಮನೀ 
ಭೂಲೋಕಮಜಕಿಯೆ ತಾಂ ಕೈಮೇಲಾಗಿರೆ ಧಾರೆಯೆಜಕೆದು ಸಲೆ ಶಿವ 
ರಾಜಂ (ಕೊಲ್ತಾಶಾ. 5-೪೯ ; 1147). 

(ಕೈ (ಆ ಕೆಯಾ) * ಮೇಲು + ಆಗು] 


ಕೈಮೇಳ. 


ಕೈಮೇಳೆ (ನಾ). ಹೋರಾಟ (?) : ಅರಿಯ ರಾವುತರು ಕೈಮೇಳದ 

ಕನ್ನೋಜಗಳು ಗೌಳರಾವುತರು ಬಂದರು (ಕುರಾಸಾಂ. ೧೧-೨೪). 
[ಕ್ಕೆ (ಆ ಕಯ್‌) + ಮೇಳ] 

ಕೈಮೇಳೆನಿಸು (ಕ್ರಿ). ೧. ಜೊತೆಗೂಡು; ಒಟ್ಟಾಗು; ಸೇರು; 
ಕೂಡು : ದಿಗುವಳೆಯದಲಿ ಕೈಮೇಳವಿಸಿದವು ತಂಬಟಧ್ವನಿ ಜಡಿವ 
ಕಹಳೆಗಳು (ಕುವ್ಯಾದ್ರೋ. ೧೨-೬); ಒಳಗೆ ಕಾಮನ ಕೂಡೆ ಕಸ್ತೂರಿ 
ಗಂಧಿ ಕೈಮೇಳವಿಸಿದಳು (ಮೋಹತ. ೧೬-೩೦). ೨, ಹೋರಾಡು; 
ಸೆಣಸು; ಯುದ್ಧಮಾಡು : ಕಾಲಗತಿಯೋ ಮೇಣ್‌ ಕಪರ್ದಿಯ 
ಕೀಲಕವೊ ರವಿಯೊಡನೆ ತಮ ಕೈಮೇಳವಿಸಿತೇ ಶಿನಶಿವಾಯೆನುತಸುರ 
ಹಲುಮೊರೆದ (ಕುವ್ಯಾಅ. ೧೨-೨೭), ಷಿ. ಕೈಗೂಡು; ನೆರವೇರು; 
ಸಿದ್ಧಿ ಸು; ಸಫಲವಾಗು : ಬಾಲೆ ಸೈರಿಸು ಕಾರ್ಯಗತಿ ಕೈಮೇಳವಿಸು 
ವದು ಘಳಿಗೆಯೆರಡನು ಬೀಳು ಗೊಟ್ಟರೆ (ನಿಭಾಗ. ೩-೫-೭). 
೪. ಕೈಗೂಡಿಸು; ಒಪ್ಪಿಸು, ಸ ಸಮರ್ಪಿಸು : ಲಕ್ಷ್ಮೀಲೋಲನಲಿ 
ಸಲೆ ತನ್ನನೇ ಕೈಮೇಳವಿಸುವುದು ತಂದೆ ತದ್ದತಭಾವಭಕುತಿಯಲಿ 
(ನಿಭಾಗ. ೭-೪-೨೦). ೫, ಸಂಭವಿಸು; ಒದಗು; ಉಂಟಾಗು : 
ಕಾಲ ವಿಷಮವು ಕೌರವ ಕ್ಷಿತಿಪಾಲ ಪಾಂಡುಕುಮಾರರಲಿ ಕೈಮೇಳವಿಸು 
ವುದು ಕದನ (ಕುವ್ಕಾಆ, ೫-೩೧). ೬. ಕೈಗೆ ಅಳವಡು; ಒಪ್ಪು; 
ಸರಿಹೋಗು : ಹೇಳುಸಾರಥಿ ಬಿಲ್ಲಿದಾವನ ತೋಳಿಗಳವಡುವುದು 
ಮಹಾ ಶರಣಾಲ ಬೆಸಗೈದಪವಿದಾರಿಗೆ ... ಮೇಲುಗೈದುಗಳಾರಿಗಿವು 
ಕೈಮೇಳವಿಸುವವು ಮನದ ಸಂಶಯ ಹಿಂಗೆ ಹೇಳಿಂದೆ (ಕುವ್ಯಾವಿ. ೬-೩೯). 

[ಕೆ (ಆ ಕೆಯರ್ಯ್‌) + ಮೇಳವಿಸು] 

ಕೈಮೈ, (ನಾ). ೧. ಕೈ ಮತ್ತು ದೇಹೆ: ಹಿಳುಕು ಕವಿದವು ಭಟಿನ 

ಕೈಮೈಗಳಲಿ (ಕುವ್ಯಾದ್ರೋ. ೫-೫೬). 
[ಕ್ಲೆ (ಆ ಕೆಯ್ಯ್‌) * ಮೈ (ಆ ಮೆಯ್‌)] 

ಕೈ ಮೈ "ಕೈಮೈ ನೋ. 

ಕೈ ಮೆ ತನ (ನಾ). ಕಲಿತನ; ಬಂಟಿತನ; ಶೌರ್ಯ: ವಿನಯ 
ಗ ನಿಮ್ಮ ಭುಜಬಲದನುವ ಬಲ್ಲೆನು ನಿಮ್ಮ ಕೈಮೈತನದ ಹವಣನು 
ಕಾಬೆನು (ಕುವ್ಯಾದ್ರೋ. ೬-೧೫). [ಕೈಮ್ಮೈ (ಲ್‌ ಕೈಮೆ|) + -ತನ] 

ಕೈನೊಕ್ಕು (ಕ್ರಿ). ಕೈಮುಗಿ; ವಂದಿಸು: ದಾರೀಲಿ ಹನುಮಂತ 
ರಾಯನಿಗೆ ಕಾಯಿ ಒಡೆದು ಕೈಮೊಕ್ಳಿಹೋಗಿ (ಸಣ್ಣಕ. ೨೨). 

[ಕ್ರೈ (ಆ. ಕೆಯಾ) * ಮೊಕ್ಕು (ಆ ಮೊಬ್ಬ)] 

ಕೈಮೊಗ (ನಾ). ಅಂಗೈ; ಹಸ್ತತಲ (9): ಗಡಣದೆ ಮಾಡೇವಿಯ 
ಬಗೆಯೊಡೆಯನ ನೊಸಲೊಳ್‌ ಕದಂಪಿನೊಳ್‌ ಕೈ [ಪಾಕಾಂ. ಮುಂ] 
ಮೊಗದೊಳ್‌ ತೊಡೆಯೆಡೆಯೊಳ* ತೋಳೆಡೆಯೊಳ್‌ ಬಿಡೆ ನಟ್ಟುವು ಕಾವ 
ನಂಬುಗಳ್‌ ತಾವೈದುಂ (ಕಬ್ಬಿಕಾ.೩೦೭). [ಕ್ಸ ( ಕೆಯ್ಯ) * ಮೊಗ] 

ಕೈಮೊಯ (ನಾ). ಕೈಯನ್ಸೆ ತ್ರಿಕೊಂಡು ಮೊರಿಯಿಡುವುದು, 
—ಕೊಗುವುದು : ನಿರ್ದವದ ತಾಳಿಯಲಿ ಕೈಮೊ[ಪಾಕಾಂ. ನೊ, ಸೊ] 
ಆಯ ಕಂಬಲಕಿಗೋಳ ಕಲ್ಲಿಯ ಜೋಳಿಗಳ ಗೋಪಾಳಕರು ಬಂದೆಅಗಿ 
ಬಿನ್ನೈಸಿದರು (ಜೀವಂಡ. ೬-೫). [ಕ್ಳೈ(೮_ ಕೆಯಾ) + ಮೊಆಕ್ಕಿ] 

ಕೈಯಂಗಿ (ನಾ). ಕೈಯ ಕವಚ; ಕೈಗವಸು: ಲಕ್ಷ್ಮಣನು ಉಕ್ಕಿನ 
ಅಂಗಿಯನ್ನು ತೊಟ್ಟು ಉಡುಪಿನ ಚರ್ಮದ ಕೈಯಂಗಿಯನ್ನು ಹಾಕಿ 
ಕೊಂಡು (ಮುಂಬಯಿ. ೬-೨೮೭). "ಕೆಯ್ಬೊಡೆ? ಪರಾ. 

[ಕೈ (ಆ ಕೆಯ್ಯ್‌) + ಅಂಗ್ಲಿ) 

ಕೈಯಂಡೆ (ನಾ). ಕೈಯಲ್ಲಿ ಹಿಡಿಯುವ ಅಂಡೆ; ಜೀರ್ಕೊಳವೆ: 
ಆಂಡೆಯ ನೆಗಹಿ ಕುಂಕುಮರಸದುಂಬಿ ಕೈಯಂಡೆಯ ಕೊಳವೆಯ 
ಬಿಗಿದು (ಮೋಹತ. ೧೪-೬೫). [ಕೈ (ಆ ಕೆಯ್ಕ್‌) + ಅಂಡೈ) 


೨೧೬೩೭ 


0 


20 


23 


30 


ಕೈಯಾಡಿಸು 


ಕೈಯಂತ್ರ (ನಾ). ಕೈಯಿಂದಲೇ ತಿರುಗಿಸಬಹುದಾದ ಯಂತ್ರ 
ಸಣ್ಣಿಯಂತ್ರ : ಕಾಫಿ ಹುಡಿಮಾಡುವ ಸಣ್ಣ ಕೈಯಂತ್ರವನ್ನಿಟ್ಟು 
ಕೊಳ್ಳುವುದು ಒಳ್ಳೆಯದು (ಅಡುಸೌ. ೫೩). 
[ಕ್ಕೆ (ಆ ಕೆಯ್ಮ್‌) + ಯಂತ್ರ] 
ಕೈಯಂಬು, ಕಯ್ಯಂಬು (ನಾ). ಕೈಯ ಬಾಣ: ತರುಣಿಯೊರ್ವಳು 
ನವರತ್ನ ದೆ ಕೈಯಂಬ ಧರಿಸಿದಳವನೀಶ್ವರಗೆ (ಕ ೦ ನವಿ. ೨೪-೬೭). 
ಕಯ್ಯ ೦ಬರಿ: ಪ್ರ ಮಾಧಿಕುಮಾರನ ಕಯ್ಯಂಬುಗಳೆರೆಡುಟ್‌ಯೆಮತ್ತೆಲ್ಲಂ 
ಸತತಂ (ಪರ: ೧೩-೧೫೪); ಟ್ರ ಳಿಕೆ ಕಯ್ಯಂಬು ನಿಲ್ಲದೆಸೆಯೆ 
ಪೊಜಮಟ್ಟಿರು (ಕುರಾಸಾಂ. ೧೯-೧೯). 
[ಕೈ (ಆ ಕೆಯತ್ಯ್‌) 4 ಅಂಬ್ಕು) 
ಕೈಯಕ್ಕಿ (ನಾ). (ಭಿಕ್ಷಾಟನೆಯಲ್ಲಿ ಸಂಗ್ರಹಿಸುವ) ಹಿಡಿ ಅಕ್ಕಿ; 
ಮುಷ್ಟಿ ಅಕ್ಕಿ: ಬಸ್ತಿಯಲ್ಲಿಹ ತಪಸ್ವಿಗಳ ತಂಡ ೪ಕ್ಕೆ ಸೀತ ನಿವಾರಣೆಯ 
ಹಚ್ಚಡ ೮ಕ್ಕೆ ಕೈಯಕ್ಕಿಯ. ತುಂಬುವ ಸೂಸುವ ಹಡ್ಚಡಕ್ಕಂ 
(ಎಇ. ೪111, ೧1೩-೪೧; 1586). (ಕೈ (ಆ ಕೆಯ) + ಅಕ್ಕಿ] 
ಕೈಯಕ್ಷರ (ನಾ). ೧. ಕೈಯಿಂದ ಬರೆದುದು : (ಕಿ). ೨. ರುಜು; 
ಸಹಿ ;.ದಸ್ಸುತ್ತು: (ಕಿ). [ಕ್ಲೆ (ಆ ಕೆಯ್ಯ್‌) + ಅಕ್ಷರ] 
ಕೈಯಡಕ (ನಾ). ಮೋಸಗಾರಿಕೆ; ಕುಹಕ; ಕೃತ್ರಿಮ: ಕೂರ್ಮೆ 
ಕೈಯಡಕಂ ನಂಚನೆ ಮಿಕ್ಕ ಮಾನಸಿಕೆ ಮಂಚಂ ಮಂಚಲಂ 
(ಲೀಲಾವ. ೨-೯೬); ಕುಹಕ ಕೈಯಡಕ ಮೊದಲಾಗೊಡೆಯ ಕುಟಳ 
ವಿದ್ಶೆಗಳುಮಂ (ನೀಕಿವಾ. ೨೪-೭೭). 
[ಕ್ಕೆ (ಆ. ಕೆಯಾ) + ಅಡಕ, ?] 
ಕೈಯಡಿಗೆ (ನಾ). ತನ್ನ ಕೈಯಿಂದಲೇ ಮಾಡುವ ಅಡಿಗೆ; ಸ್ವಯಂ 
ಪಾಕ: ನನಗಾರು ಇಲ್ಲ, ಕೈಯಡಿಗೆಯ ಬಡವನು ಎಂದು ಮೊರೆ 
ಯಿಟ್ಟನು (ಕಾಲೂರ. ೧೦ ಕಥಾಸಾರ). 
[ಕ್ಸ [ಆ ಕೆಯ್ಯ) + ಅಡಿಗೆ (ಎ ಅಡುಗೆ)] 
ಕೈಯಡ್ಡೆ (ನಾ). ಪಾಲಕಿಯನ್ನು ನಿಲ್ಲಿಸಿದಾಗ ಆಧಾರವಾಗಿ 
ಕೊಡುವ ಅಡ್ಡೆ : ದೇವರೂಳಿಗದ ದೀನಓಗೆಯ ದಾಸಿಮನಿಗೆ, ನಿತ್ಕೋ 
ತೃವದ ಕೈಯಡ್ಡೆಗೆ ಹೆಗಲನ್ನಾನಿಸುವ ಬೋಯಿಗಳಿಗೆ, ದೇವಾಲಯದ 
ಒಂದು ಪಾಲು ಸಂದಾಯವಾಗಬೇಕು (ಸವತಿ. ೧೬೬). 
[ಕ್ಲೆ (ಆ ಕೆಯಾ) + ಅಡ್ಡೆ] 
ಕೈಯಫಿಯತ್ತು “ಕೈಭಿಯತ್ತು? ನೋ. 
ಕೈಯರ (ನಾ). (ಕೈಯ) ವೇಗ; ಚುರುಕು; ಶೀಘ್ರತೆ (?): 
ದಿವಿಜರೊರಲ್ಹು ಕೊಟ್ಟ ಪೊಸ ಕಾಣ್ಮೆಯ ರಯ್ಯಮೆನಿಪ್ಪ ದಿನ್ಶವಸ್ತು 
ವನಿರದಾಂತು ಕೈಯ ರದೊಳಿ ಶ್ವರನಿರ್ದೆಡೆಗೊಲ್ಹು ಬಂದು 
(ವೀರವಿ. ೭-೫೦). [ಕ್ಳೈ(೮ ಕೇಯ್‌) * ಅರ್ಕ) 
ಕೈಯಳವಿ "ಕೆಯ್ಯಳವಿ' ನೋ. 
ಕೈಯಳವು "ಕೆಯ್ಯಳವು' ನೋ. 
ಕೈಯಳೆ, ಕಯ್ಯಳೆ (ನಾ). ಮಜ್ಜಿಗೆ: "ಮಥಿತಂ- ಮಜ್ಜಿಗೆ, ಕೈಯಳಿ” 
(ಓಷಧಿ. ೧೧೬); *ರಸಾಢ್ಯ -ಕೈಯಳಿೆ, ರಾಸ್ಕ್ರೆ? (ಓಷಧಿ. ೧೩೩) 
ಕಯ್ಯಳೆ : “ದಧಿಮಂಥಮೆನಲು ಕಯ್ಯಳೆ (ಪಾಕಾಂ. ಕೈಯಳೆ]ಯಕ್ಕು” 
(ಮಂಗರಾ. ೬೫-೬). [ಕ್ಕೈ (ಎ ಕೆಯ) + ಅಳೆ] 
ಕ್ಸ ಯಾಡಿಸು (ಕ್ರಿ). ೧. ಕ್ಸ ಚಲಿಸುವಂತೆ ಮಾಡು; ಕೈಯನ್ನು 
ಅಲ್ಲಾಡಿಸು. "ಕಾಲಾಡಿಸು' ಪರಾ. ೨. (ಪ್ರೀತಿಯಿಂದ ಅಥವಾ 
ದಯೆಯಿಂದ) ಕೈಯಿಂದ ನೇವರಿಸು; ಮೆಲ್ಲನೆ ಸವರು: ದನಗಳ: 
ಮೇಲೆ ಕೈಯಾಡಿಸಿ (ಮುಂಬಯಿ. ೪-೪೩). ೩. ಕೈಯಿಂದ ತೆಗೆದು ಮತ್ತೆ 
ಜೋಡಿಸು; ಹೊಂದಿಸು: ಮನೆಯ ಹಂಚನ್ನು ಕೈಯಾಡಿಸು (ರೂಢಿ). 


ಕೈಯಾಡು 


೪. (ಒಣಗು ಹಾಕಿದ ಧಾನ್ಯ ಮೊದಲಾದುವನ್ನು) ಮಗುಚಿ 
ಹಾಕು; ತಿರುವಿಹಾಕು: ಚಾಪೆಯಲ್ಲಿನ ಬತ್ತವನ್ನು ಕೈಯಾಡಿಸು 
(ರೂಢಿ). ೫, ಕಳೆ ಕೀಳು; ಹಸನುಮಾಡು : ಗದ್ದೆ ಕೈಯಾಡಿಸಬೇಕು 
(ರೂಢಿ). ೬. (ಆಲಂ) ಪ್ರವೇಶಿಸು; ಕೈಹಾಕು: ಅವನು ಈಗೀಗ ಎಲ್ಲದ 
ರಲ್ಲೂ ಕೈಯಾಡಿಸುತ್ತಿದ್ದಾನೆ (ರೂಢಿ). [ಕ್ರೈ (ಲ ಕೆಯರ್ಕ್‌) + ಆಡಿಸು] 

ಕೈಯಾಡು (ಕ್ರಿ). ೧. ಕೈ ಚಲಿಸು, ಅಲ್ಲಾಡು: ಶಿವಶಿವಾ ಎಮ 
ಗೆಂತು ಕೈಯಾಡುವುದು ಹೇಳಾರೋಗಿಪೊಡೆ (ಬಸಪು. ೨೩-೬೨). 
೨. ಮಗುಚು; ತಿರುಗಿಸು: ಒಣಹಾಕಿದ ಬತ್ತವನ್ನು ಕೈಯಾಡು 
(ಕೂಢಿ). ೪. ಕೈಯಿಂದ ಕೆಲಸನಡೆ, ಕೆಲಸವಾಗು : ಬಾಯಾಡಿದರೆ 
ಕೈಯಾಡೀತು (ಗಾದೆ). [ಕೆ (ಆ ಕೆಯಾ) + ಆಡ್ಕು] 

ಕೈಯಾಣೆ (ನಾ). ಕೈಯ ಮೇಲೆ ಕೈಯಿಟ್ಟು ಭಾಷೆಮಾಡುವುದು; 
ಪ್ರತಿಜ್ಞೆ ಮಾಡುವುದು. "ಕೈಯಾಣೆಯಿಡು' ಪರಾ: 

[ಕ್ಕ (ಆ ಕೆಯ್‌) + ಅಕ್ಕ] 

ಕೈಯಾಣೆಯಿಡು (ಕ್ರಿ). ಭಾಷೆಕೊಡು ; ಪ್ರತಿಜ್ಞೆ ಮಾಡು: ಬಿರುದಂ 
ಮೇಳಯದೊಳ್ಳೊಡರ್ಚಿ ಬಿರುದಂಕಂ ಮೆಚ್ಚುತುಂ ಸಾರ್ಚಿಮಚ್ಚರದಂಕೆಂ 
ಕಳದಲ್ಲಿನೋಡು ಬಯಲೊಳ್ಳೇಡೆಂದು ಕೈಯಾಣೆಯಿಟ್ಟ[ಪಾಠಾಂ. ಟ್ವಿ] 
ರಸಂಕಂ ಪಣಕೆಗುಟ್ಟಿ ಮಾಸವಳದಂಕಂ ಹಾಸೆಯಂ ಸಾಜ 
(ಅನಂಪು. ೨-೨೯). [ಕೈಯಾಣೆ + ಇಡು] 

ಕೈಯಾನ್‌ "ಕೆಯ್ಯಾನ್‌' ನೋ. 

ಕೈಯಾನು "ಕೆಯ್ಯಾನ್‌' ನೋ. 

ಕೈಯಾರ್‌ (ಕ್ರಿ). ಕೈತುಂಬು; ಪೊರ್ಣವಾಗು : ಉರದೊಳು ಕೈಯಾರ 
ಲಫ್ಪುವನು (ಬಸಪು. ೪೭-೨೯). 

ಕೈಯಾರ, ಕಯ್ಯಾರ ೧.-ಕೈೈತುಂಬುವಂತೆ. ೨. ತನ್ನ 

ಕೈಯಿಂದಲೇ : ಕೆಟ್ಟ ಕಾಯದ ಸುಖಕಳುಪಿ ಒಡಹುಟ್ಟದರ ಕೈಯಾರ 
ಕೊಂದರೆ ಮುಟ್ಟಿದೇ ಕಡುಪಾಪ (ಕುವ್ಯಾಭೀ. ೩-೨೬) ; ರಕ್ಕಸ ನೀನು 
ಕುವರನ ಕೈಯಾರ ಕೊಲ್ಲದೆ ಕಡಲೊಳು ಬಿಸುಟಿ (ಮೋಹತ. ೧೨-೬). 
ಕಯ್ಯಾರ ನಾಮೆ ಕೊಂಡೆಸಗಿ ಕಣ್ಣಾರ ನೋಡುವಟಾಗೆಯ್ಕೆ 
(ಅಶ್ವತ್ಥಾ. ೨೨೮). ಕೈಯಾರೆ, ಕಯ್ಯಾಕೆ, ಕೈಯ್ಯಾರೆ ಐ ಕೈಯಾರ : 
೨. ಕುಠಾರದಿಂ ಕೈಯಾರೆ ಕಡಿಕಡಿದೊಟ್ಟಿ (ಬಸಪು. ೩೦-೪); ಕೈಯಾರೆ 
ಭಿಕ್ಷವ ನೀಡಿ (ಜೆಬಪು. ೨೦-೧೭); 'ಈವಂಗೆ ದೇವಂಗೆ ಅವುದಂತರವಯ್ಯ? 
ದೇವನು ಜಗಕೆ ಕೊಡುತಿಹನು ಕೈಯಾರೆ ಈವನೇ ದೇವ (ಸರ್ವಜ್ಞ. 
೫೯೮). ೨. ವಾರಿನಿಧಿ ಮುನಿ ಕುಡಿದ ಕಪಿ ಕಯ್ಯಾರೆ ಕಟ್ಟದ ಕುಂದುಗಳೆ 
ವೊಡೆ 'ಸೇರಿತೀಪುರಸಿರಿಯೆನೆ (ಸಾಳ್ವಭಾ. ೨-೬). ೨. ಶೋಣಿತನಿವಹದಲ್ಲಿ 
ಕೈಯ್ಯಾರೆ ಮುಳುಗಿಸಿ ( ಸಂಛಪ. ೯-೨೫). [ಕೆ (ಆ. ಕೆಯ್ಕ್‌) + ಆರ್ಕ್‌] 

ಕೈಯಾರು (ಕ್ರಿ). ಕೈಬತ್ತಿಹೋಗು; 
ದಾಗು: ಕಾಣಿಕೆಯನ್ನರ್ಪಿಸಲಿಕ್ಕೂ ಕೈಯಾರಿದ ಬಚ್ಚಬಡವರೂ 
(ನಾಡೋಜ. ೨೮೯). (ಕೈ (ಲಿ ಕೆಯ್ಯ) + ಅರ್ಕು (ಎ ಆಜ್ಕೂ)] 

ಕೈಯಾರೈಶಕೆ (ನಾ). ಕೈಯಿಂದ ಮಾಡುವ ಆರೈಕೆ, ಶುಶ್ರೂಷೆ: 
ಪಶುಗಳಿಗೆ ಹುಲ್ಲುನೀರುಗಳಿಗಿಂತಲೂ ಹೆಚ್ಚು ಸೌಖ್ಯವಾದದ್ದು 
ಕೈಯಾಕೈಕೆಯು (ಕೃಷಿಪ್ರ. ೧೯). 

(ಕ್ಕೆ (ಆ ಕೆಯ್ಸ್‌) + ಅರೈಕೆ (ಎ ಆರಯ್ಕೆ )] 

ಕೈಯಾಸೆ "ಕೆಯ್ಯಾಸೆ' ನೋ. 

ಕೈಯಾಳು (ನಾ). ಸಣ್ಣಪುಟ್ಟ ಕೆಲಸಗಳನ್ನು ಮಾಡುವವನು; 
ಅಂಗಸೇವಕ: ಕೈಯಾಳಿನಂತೆ ಕೈಬೆಸಮಾಡುವನು (ಸಾಹಿವಿ.೩೬); 
ಕೈಯಾಳನ್ನು ಕರೆಯಬೇಕಾದರೆ ಒಂದು ಸಾರಿಯೂ... ಗಂಟೆ ಬಾರಿಸು 
ತ್ತೇನೆ (ರಾಜಾಮ. ೨೪೫). [ಕೈ (ಎ ಕೆಯಾ) + ಆಳ್ಕು (ಆ ಆಳ್ಕ್‌)) 


ಕೈಯಲ್ಲಿ ಹಣವಿಲ್ಲ| 


೨೧೩೮ 


ಕೈಯು 


ಕೈಯಿ "ಕೆಯ್‌' ನೋ. 

ಕೈಯಿಂಡೆ (ನಾ). ಕೈಯ ಮಾಲೆ, ಹಾರ: ಎಳಲ್ವ ಜೆಡೆಯಿಂದಿಳಿವ 
ಕಣ್ಣನೀರಿಂದಜತ ನಿಭೂತಿಯ ತಿಲಕದಿಂದರೆಯರೆಗಟ್ಟುವ ಕೈಯಿಂಡೆಯಿಂ 
ಸಡಿಲ್ವ ರುದ್ರಾಕ್ಷೆಯ ಮಾಲೆಯಿಂ (ನಂಬಿರ. ೨-೫೩). 

[ಕ್ಸ (೬ ಕೆಯ) * ಇಂಡ] 

ಕೈಯಿಕ್ಕಿಸು (ಕ್ರಿ). ೧. ಕೈಯನ್ನು ಊರುವಂತೆಮಾಡು. 
೨. ಸೊಂಡಿಲನ್ನು ಕೆಳಕ್ಕೆ ಊರುವಂತೆ ಮಾಡು : ಸೊಕ್ಕಿ ದಾನೆಗಳ 
ನಲ್ಲಲ್ಲಿ ಕೈಯಿಕ್ಕಿಸುತೆ ಇಂತು ಮುದದಿಂ ನಲಿವುತರಸುಮಗನೆಯ್ದಿದಂ 
(ನಂಬಿರ. ೫-೧೧೨). [ಕೈಯಿಕ್ಕು (ಆ ಕೆಯ್ಕಿಕ್ಕು) 4 -ಇಸ್ಕು] 


10  ಕೈಯಿಕ್ಕು "ಕೆಯ್ಯಿಕ್ಕು' ನೋ. 


18 


Ay 


5 


4 


45 


ಕೈಯಿಚ್ಚೆ (ನಾ). ಕೈಯ ಸ್ವಾಧೀನತೆ, ಹಿಡಿತ ಹತೋಟಿ; 
"ಸ್ವಂತ ಇಚ್ಛೆ; ಸ್ವಾಧೀನತೆ. "ಕೈಯಿಚ್ಚೆಗೆಡು > ಪರಾ. 
[ಕ್ರೈ (ಆ ಕೆಯ್ಯ) - ಇಚ್ಛಿ] 
ಕೈಯಿಚ್ಚೆಗೆಡು (ಕ್ರಿ). ಕೈಯ ಹಿಡಿತ ತಪ್ಪು; ಕೈಮಾರಿ 
ಹೋಗು; ಹತೋಟ ಇಲ್ಲದಾಗು: ಸೊಕ್ಕಿದ ಕುಂಭಾಂಡ 
ರಣದೊಳು ರೆಕುತವ ಕಕ್ಕಿದ ಕೈಯಿಚ್ಚೆಗೆಟ್ಟು ಸಿಕ್ಕಿದ ಸಿಕ್ಕಿದನೆನಲಾಗಿ 
(ನೋಹತ. ೪೦-೬೨), [ಕೈಯಿಚ್ಚೆ + ಕೆಡು) 
ಕೈಯಿಟ್ಟಿ (ನಾ). ಚಿಕ್ಕ ಈಟಿ: ಕುರಿತ ನೇಜೆಯ ಕೈಯಿಟ್ಟಿಯಾಯಂಧ 
ಗಳನಂತರಿಕ್ಷಗಳಿಗಿಟ್ಟಾಗ ಪಂಥದಿಂದಾನುವ ಕಾಲಾಳ (ಕಂನವಿ.೧೧-೨೧); 
ಅಲ್ಲದೆ ಮೈಸೂರಿನ ಮಹಾವೀರರು ಕೈಯಿಟ್ಟಿ ಗಳಿಂದ (ಕರ್ಣಾಜ, ೧೪೭). 
[ಕ್ರ (ಆ ಕೆಯ್ಯ್‌) + ಇಟ್ಟಿ] 
ಕ್ರೈಯಿಡು, ಕಯ್ಯಿಡು, ಕೈಇಡು (ಕ್ರಿ). ೧. ಕೈಯನ್ನು ಇಡು; 
ಕೈಹಾಕು: ಬಟ್ಟಲೊಳಗಿದೆ ` ಹುಗ್ಗಿಯಂ ಕೈಯಿಟ್ಟು ಕೊಳ್ಳೆ 
(ಬಸಪು. ೩೩-೧೮) ; ಮಿಗೆ ಕತ್ತಲೆಗೆ ಕೈಯಿಟ್ಟಿರು (ಕಂನವಿ. ೬-೧೮೯) ; 
ನಮ್ಮ ತಂದೆಯವರು ನೇಗಿಲ ಮೇಲೆ ಎಂದೂ ಕೈಯಿಟ್ಟಿ ವರಲ್ಲವಾದರೊ 
ವ್ಯವಸಾಯದಲ್ಲಿ ನಿಪುಣರು (ಜೆಂಗಾಳ್ವ. ೧). ೨. ಕಾ ರ್ಯ ದಲ್ಲಿ 
ತೊಡಗು, --ಪ್ರವರ್ತಿಸು; ಉದ್ಯೋಗಿಸು : ಇನ್ನುಮೇಲೆ ಇಂಥ 
ಸಾಹಸಕ್ಕೆ ಕೈಯಡಬೇಡಿರಪ್ಪ (ವಚಭಾ. ೧೭೨). ಕಯ್ಯಿಡು : ೧. ಏಕೆ 
ಕಯ್ಕಿಟ್ಟನೋ ಇಂತಪ್ಪ ಘೋರದೊಳ್‌ (ಅಶ್ವತ್ಥ. ೨೫). ಕೈಇಡು : 
೨. ನೀನೋ ಶೂರೆ, . . ಮೂರು ಹೊತ್ತೂ ಶಸ್ತ್ರಗಳಲ್ಲಿ ಯೇ ಕೈಇಟ್ಟು 
ಕೊಂಡಿರುವವನು (ವಚಭಾ. ೩). [ಕೈ (ಲ ಕೆಯ್ಯ್‌) + ಇಡು] 
ಕೈಯಿ (ಕ್ರಿ). ೧. ಕೈಯನ್ನು ಕೊಡು; ಹಸ್ತ ಲಾಘವವನ್ನು ನೀಡು : 
ಸೊರಗಿ ನೆಲಕೊರಗಿದರಸನ ನೋಡಿ, .. ತುರಗಸತಿಯಾತ್ವಭವೆ 
ಕೈಯಾಯಲುಪಚರಿಸುತಂ ಬರೆ ಸುಮಿಶ್ರೆ (ನೆಂಕಾರಾ. ೨-೧೩-೩೫). 
೨. ಕೈಯನ್ನು ಊರೆಯಾಗಿ ಕೊಡು, ಆಧಾರವಾಗಿ ಕೊಡು : 
ತಲೆಗೆಲದೊಳು ಕೈಯಿತ್ತನಳ್ಕ್ಮೌನವ ತಳೆದಿರ್ದಳೆ ನ ಬಣ್ಣಿಸುವೆ 
(ಕಂನವಿ. ೯-೧೭೩). (ಕ್ಕೆ (ಆ ಕೆಯ್ಮ್‌) * ಕ್ಮ) 
ಕೈಯುಗುರ್‌, ಕಯ್ಯುಗುರು (ನಾ). ಕೈಬೆರಳಿನ ಉಗುರು: 
ಕೈಯುಗುರ ಕೆಲಸಕ್ಕೆ ಕೊಡಲಿ ತಂದಂತೆ (ಚಂದ್ರಸ. ೨೨). 
ಕೆಯ್ಯೂಗುರು : ಗಂಟಲನಡಸಿ ಬಡಿದ ಜವನ ಕಯ್ಮುಗುರಿನಂಕೆ ಸಾವು 
ಮುಟ್ಟಿವಂದುದು (ಧರ್ಮಾಮೃ. ೧೩-೧೮೭). 
(ಕ್ಕೆ (ಆ ಕೆಯ್ಯ್‌)* ಉಗುರ) 
ಕೈಯುದ್ದ (ನಾ). ಒಂದು ತೋಳಿನ ಉದ್ದ; ಸುಮಾರು ಎರಡೂವರೆ 
ಅಡಿ: ಊರ್ಧ್ವನವಿಸ್ತೃತ .. . ಮೇಲಕ್ಕೆಯೆತ್ತಿ ಚಾಚಲ್ಪಟ್ಟಿ ಕೈಯುಳ್ಳ 
ಮನುಷ್ಯನ ಆಳತೆ, ಆಳು ಕೈಯುದ್ದ (ಸಿದ್ಧಾಂತಿ. ೧೬೯). 
[ಕ್ಕೆ (ಆ ಕೆಯ್ಯ) + ಉದ್ದ] 


ಕೈಯುಳಿ 


ಕೈಯುಳಿ (ನಾ). ಸಣ್ಣ ಉಳಿ: ಕೈಯುಳಿ ಕತ್ತಿ ಅಡೆ"ಗುಂಟಿ' (ಗೂಟಿ) 

ಕೃಡಿಯಾಗಬೇಡ, ಅಜಂನಿಹಾತ್ಮರಾಮರಾಮನ (ಸರ್ವವ. ೧೦೨-೫೫೪). 
(ಕೈ! ಕೆಯ) * ಉಳ್ಳಿ] 

ಕೈಯೂರು "ಕೈಯೂಜು > ನೋ. 

ಕೈಯೂಲು, ಕಯ್ಯೂಲು, ಕೈಊರು, ಕೈಯೂರು (ಕ್ರಿ). 
೧. ನೆಲ ಮೊದಲಾದವುಗಳ ಮೇಲೆ ಕೈಯನ್ನು ಇಡು, 
— ಇರಿಸು: ತಳರಲೈಂದಡಿಯಿಟ್ಟು ಜಾಜಿ ಜವದಿಂ ಕೈಯೂಜಕಿ 
ಬಿಳ್ನೇಳ್ದು (ರಾಜಕೇ. ೮-೧೨೪). ೨. ಕೈಯನ್ನು ಊರೆಯಾಗಿರಿಸು ; 
ಆಧಾರವಾಗಿರಿಸು: ಗಲ್ಲದಲಿಕೈಯೂಜ ಕೆಡೆದಳು ಹಾಸಿಗೆಯ ಮೇಲೆ 
(ಬಸಪ. ೩-೧೭). ಕಯ್ಕೂಯಿ: ೧. ಕಯ್ಯೂಆ ಮೆಲ್ಲನೇಳ್ವನಿತಜಲ್ಲಿ 
(ರಾಜಶೇ. ೧೩-೯೫ ವ). ಶೈ ಊರು : &. (ಆಲಂ) ಅಯತ್ನನಾಗು ; 
ನಿಸ್ಸಹಾಯನಾಗು ; ಸೋಲು; ಆ ಭಾವಿಗಳೂ ನನಗೆ ಸರಿಬೀಳಲಿಲ್ಲ. 
ಆಯಿತು ನಾನು ಕೈಊರಿದೆ (ನಿರಾಭ. ೧೪೪) ; ವನಮಾಲಿಗೆ ತರ್ಕದಲ್ಲಿ 
ಕೈಊರುವ ಪ್ರಸಂಗ -.ಬರಲು . . . ಬಯ್ಯತೊಡಗಿದನು (ಇಪ್ಪಕ..೪೦೭). 
ಕೈಯೂರು: ೪. ಕೈಯನ್ನು ಭದ್ರವಾಗಿ ನಿಲ್ಲಿಸು; ನಾಟ; ನೆಡು : 
ಭೀಕರತೆಯ ಛಾಯೆ ಜಯಂತನ ಮನದ ಮೇಲೆ ಇನ್ನೂ 'ಶ್ರೆಯೂರಿ 
ಕಾಲೂರಿ ಕುಳಿತಿದ್ದಿತು (ಜಯಂತ. ೨೭೪). 

[ಕ್ಕೆ (ಆ ಕೆಯ) + ಊರು] 

ಕೈಯೆಡೆ 'ಕೆಯ್ಯೆಡೆ' ನೋ. 

ಕೈಯೆಡೆಗುಡು "ಕೈಯೆಡೆಗೊಡು ' ನೋ. 

ಕೈಯೆಡೆಗೊಡು, ಕಯ್ಯೆಡೆಗುಡು, ಕಯ್ಯೆಜೆಗೊಡು, ಕೈಯೆಡೆಗುಡು, 
ಕೈವೆಡೆಗೊಡು (ಕ್ರಿ). ೧. ಕೈಗೆ ಒಪ್ಪಿಸು; ಸಮರ್ಪಿಸು: 
ದ್ರುಮವಿಕರ್ಣ ಸುಷೇಣ . , , ಕುಂಡದಾರುಕನ ಯಮನ ಕೈಯೆಡೆ 
ಗೊಟ್ಟು ಘನವಿಕ್ರಮದ ಸಿರಿ ಹೊದಣಕೀಳೆ (ಕುವ್ಯಾದ್ರೋ. ೧೩-೪೮). 
೨. ಕೈಯನ್ನ ನೀಡು; ಹೆಸ್ತಲಾಘವವನ್ನು ಕೊಡು : ಮುರಹರನ 
ಮುದ್ದು ರುಕ್ಮಿಣಿಗೆ ಕೈಯೆಡೆಗೊಟ್ಟು (ಮೋಹತ. ೧೩-೭೫). ಕ್ಲಿ, ಕೈಯ 
ಆಸರೆಕೊಡು; ಸಹಾಯ ಮಾಡು; ನೆರವಾಗು: ಕಳಲ್ಬಂದಂಗೆ 
ಕೈಯೆಡೆಗೊಟ್ಟರೆಂಬಂತೆ (ಧರ್ಮಾಮೃ. ೨-೧೪೯). ಕಯ್ಕೆಡೆಗುಡು : 
೧. ಪರಮೇಶ್ವರನಂ » * * ತೆಂದಿಂದ್ರಾಣಿ ಸೌಧರ್ಮೇಂದ್ರನ ಕಯ್ಕೊಳ್‌ 
ಸಕಲ ಜಗದಮೂಲ್ಕ ರೆತ್ನಮಂ ಕಯ್ಕೆ ಹೆಗುಡುವಂತೆ ಕುಡುವುದುಂ 
(ಅಜತ. ೪-೧೩ವ). ಕೆಯ್ಯೆಡೆಗೊಡು: ೩. ದುರಿತಾರಾತಿಯ 
ನೊಲ್ಲದೆ ತಿರಿತರುತಂ ಬೆಂದ ಬಸಿಜುಮಂ ವೃಂದಮುಮಂ ಪೊರೆಯಲೈ 
ಮಜುಗುವಾತಂ ನರಕಕ್ಳಿಳಿವಂದದಾರ್ಗೆ ಕಯ್ಕೆ [ಪಾಕಾಂ. ಕೈಯೆ]ಡೆ 
ಗೊ [ಪಾಠಾಂ. ಗು]ಡುವಂ (ಸಮಸ. ೫-೧೪೪). ಕೈಯೆಡೆಗುಡು : 
೧. ಈ ಪಟಮಂ ಪ್ರಾಣಮನೆ ಕೈಯೆಡೆಗುಡುವಂತೆನ್ನ ಕೈಯೊಳ್ಳೊಟ್ಟು 
ಮದೀಯ ಪ್ರಾಣವಲ್ಲಭನನೆಲ್ಲಿ ಪೊಕ್ಕು ಮೆಲ್ಲಂದೊಳಮಜಸೆಂದಟ್ಟ 
ದೊಡೆ (ಅದಿಪ. ೪-೨೧ ವ). ಶೈನೆಡೆಗೊಡು: ೧. ಮಜ್ಜನ 
ಭೋಜನಾದಿ ನಾನಾ ಕ್ರಿಯೆಗಳೊಂದಆಳೊಳ್ಳ ನರವೇಸಕಾಯಮಂ 
ನವೆಸಬೇಡೆಂದಂ ಕೈನೆಡೆಗೊಟ್ಟಳೇಂ ವಿಶೇಷಮೊ ಪುತ್ರಮೋಹಮಾ 
ಲೋಕದೊಳಗೆ (ಚೆಬಪು. ೫-೩೦). [ಕೈಯೆಡೆ (ಎ ಕೆಯ್ಕೆಡೆ)-ಕೊಡು) 

ಕೈಯೆಡೆಮಾಡು (ಕ್ರಿ). ಬಿಡುವುಮಾಡು; ಪುರುಸತ್ತುಮಾಡು : 
ಕೆಲಸದ ಮಧ್ಯೆ ನನಗೆ ಕೈಯೆಡೆಮಾಡಿಳಕೊಡು ಬಾ (ರೂಢಿ). 

[ಕೈಯೆಡೆ (« ಕೆಯ್ಯೆಡೆ) * ಮಾಡು] 

ಕೈಯೆಣ್ಣೆ, "ಕೆಯ್ಯೆಣೆ' ನೋ. 

ಕೈಯೆಣ್ಣೆ, "ಕಹಿಎಣ್ಣೆ' ನೋ. 

ಕೈಯೆತ್ತು "ಕೆಯ್ಯೆತ್ತು' ನೋ. 


ಗಿರಿ 


ಚೌ 


20 


28 


50 


55 


ಮ 


0 


a 


ಕ್ರ 


ಶೈರವಗೆಂಧಿ 


ಕೈಯೇಜು (ನಾ). ಕೈಯಿಂದುಂಟಾದ ಗಾಯ; ಕೈಗಾಯ : 
ಮೇಲ್ವಾಯ್ಡು ಪೊಯ್ದತ್ತು ಕೈಯೇಜಕಡೆಯಿಂ ಬಾಯೇಜ ಬಾಯಿಂದೊಡನೆ 
ರುಧಿರಮುಂ ಕಂಡಮುಂ ಸೂಸುವನ್ನಂ ಸಿಡಿಲೆಂಬಾಶಂಕೆಯಂ ಪೆಣ್ಬುಲಿ 
ಪಡೆದು (ಪಂರಾಮಾ. ೨-೫೫). [ಕ್ರೈ (ಕೆಯ) + ಏಜ್ಮು( ಆ ನಿಲಸ್ಶ್‌)) 

ಕೈಯೊಡನೆ, ಕಯ್ಯೊಡನೆ (ಅ) ಕೂಡಲೇ; ತತ್‌ಕ್ಷಣ: ಅಸುರಪತಿ 
ಕೈಹಾರವುಕ್ಕುಡವಾಗೆ ಕೈಯೊಡನುಬ್ಬಿ ಬೊಬ್ಬಿಜಿದ (ತೊರರಾ. 
೬-೪೯-೩೩) ; ಅಂತಾಗೆ ಮಂತ್ರಲಕ್ಷಕನಾಮವಾದುದಂ ಕೈಯೊಡನೆ 
ತೋರ್ಪೆಂ (ಭಾವಚಿ9. ೯-೨೫); ಸೋದರಮಾನಂದಿರು ಸೊಸೆಯರಿಗೆ 
ಬೇಕಾದ ವಸ್ತು ವ ಕೈಯೊಡನೆ ಆದರದಿಂದಳವಡಿಪುದು (ಹದಿಬ, ೫-೪೭). 
ಕಯ್ಕೊಡನೆ: ಪತಿಗಂತರಂಗೆಯರಪ್ಪ ಕಾಂತೆಯರಿಗೆ ಕಯ್ಯೊಡನೆ 
ಸಂತಾನ ಸೌಭಾಗ್ಯ ಸಂಪತ್ತುಗಳನು ಶ್ರೀಕಾಂತನು ಕೈಸೇರಿಸುವನು 
(ಹದಿಬ. ೩-೫೦). [ಕೈ (ಆ ಕೆಯಾ) + ಒಡನೆ) 

ಕೈಯೊಡಮೆ, ಕೈಯೊಡನೆ (ನಾ). ಕೈಯಲ್ಲಿರುವ ಒಡವೆ, 
—ಆಭರಣ : ಧಾತುವಾದಮಂ ನಂಬಿ ಕೈಯೊಡನೆಯಂ ಬೀಯಂ 
ಮಾಲ್ಟ ಹಿ (ನಿಯುಮಂ (ಧರ್ಮಾಮೃ. ೮-೫೧). ಕೈಯೊಡನೆ : 
ಕದಿಯಹೋಗಿ ಕೈಯೊಡವೆಯನ್ನೂ ಕಳೆದುಕೊಂಡಂತೆ (ರೂಢಿ), 

[ಕ್ಕೇ (ಆ ಕೆಯ) + ಒಡಮೆ] 

ಕೈಯೊಡನೆ "ಕೈಯೊಡಮೆ? ನೋ. 

ಕೈಯೊಡ್ಡು "ಕೆಯ್ಯೊಡ್ಮು' ನೋ. 

ಕೈಯೋಗರ (ನಾ). ಕೈಅನ್ಸ; ಕೈತುತ್ತು: ಭಿಕ್ಷಾನ್ನಕ್ಕೆ ಪಡಿಯಾಗಿ 
ಕೈಯೋಗರವಂ ತಾನೆ ತಂದೀವಂ (ಅದ್ಭುತ. ೧೬-೨೧). 

[ಕ್ಟ (ಆ ಕೆಯ್ಯ) * ಓಗರ] 

ಕೈರ್ಯ "ಕಯ್ರ? ನೋ. 

ಕ್ರೈರ್ಯ "ಕಯಿರ್ಯ' ನೋ. 

ಕೈರಂತಣ "ಕೈರಂದಟ? ನೋ. 

ಕೈರಂದಲರಿ, ಕೈೈರಂತಟಾ, ಖೈರಂದಆ (ಕ್ರಿ). ಖದಿರದ ಮರವನ್ನು 
ಕತ್ತರಿಸುವಂತೆ ತುಂಡುಮಾಡು,--ಛೇದಿಸು: ಸಂದಣಿಯಾಗಿ ನೇಲ್ವ 
ಪೆಣನೊಂದಿರೆ ನಿಂದುರಿಯುಯ್ಕಲೇಜಕ ಕೈರೆಂದಜಯಲೈ ಮಾಡಿದಡೆ 
ಮಂಚಿಕೆ ಮಿಂಚಿದುದಾ ಶ್ಮಶಾನದೊಳ್‌ (ಕಾವ್ಯಾವ. ೫೬). ಕೈರಂತಣ : 
ಕಿಜಾಕಿಜಿದಾಗಿರೆ ಕೈರಂತಜಕಿದದನರಿದರಿದು ಕೊಳ್ಳಿಯಿಂದಂ ಮೊಗಮಂ 
ನೆಜಕೆ ಚುರ್ಚುತ್ತುಂ (ಧರ್ಮಾಮೃ. ೬-೧೯೧). ಖೈರೆಂದೇರಿಕಿ : ಇಜಿವ 
ಬಲಿಗುಡುವ ಖೈರಂದಣವುರ್ಡಂ ಸೀಳ್ವ ಪೋಳ್ತ ಪರಪುನ 
(ಶಾಂತಿಪು. ೭-೯೦). [ಕೈರ; (ಆ ಕಯ್ರ) + ತಜಕ್ಕಿ] 

ಕೈರಂಪಣಿ (ನಾ). (ಕರಾ) (ಮಾನು ಹಿಡಿಯುವ) ಚಿಕ್ಕ ಜಾಳಿಗೆ: 
ನಸುಕಿನಲ್ಲೆ ಹಿಂದಿನ ರಾತ್ರಿ ಸಿಕ್ಕಿದ ಕೈರಂಪಣಿಯ ಮಾನನ್ನು ಕುಕ್ಕೆ 
ಯಲ್ಲಿ ಹಾಕಿಕೊಂಡು ಮನೆ ಬಿಟ್ಟಿವಳು (ಹೊಸಕ್ಷಿ. ೪೮). 

[ಕ್ಕೇ (ಆ. ಕೆಯಾ) + ರಂಪಣಿ) 

ಕೈರಗುಳಿಗೆ "ಕಯ್ರಗುಳಿಗೆ' ನೋ. 

ಕೈರದಂಬುಲ 'ಕಯ್ರದಂಬುಲ' ನೋ. 

ಕೈರವ (ನಾ). ಬಿಳಿಯ ನೆಯ್ದಿಲೆ : *ಕೈರವಂ ಕುಮುದಂ -ಈ ೨ ಬಿಳಿ 
ನೆಯ್ದಿಲ್‌* (ಹಲಾಯು. ೧೧೨-೫೯) ; *ಕೈರವಂ ಕುಮುದಮೆನಲ್‌ 
ಬಿಳಿಯನೈದಿಲದು ₹ (ಮಂಗರಾ.' ೧೨೪-೧೭) ; ದೇವಾಂಗನಾಪಾಂಗ 
ಕೈರವಚಂದ್ರಂ (ಸುಕುಮಾ. ೯-೩೫) ; ಪೆಣ್ಣಡಣಮದಲ್ಲಿ ಪಾಜಕಿದುದು 
ಕೈರವದಿಂದಿಡುತಂ ಶುಕಾಳಿಯಂ (ರಾಜಶೇ. ೨-೧೬).  [ಸಂ.] 

ಕೈರವಗಂಧಿ (ನಾ). 'ಬಿಳಿಯ ನೆಯ್ದಿಲೆಹೂವಿನ ಪರಿಮಳವುಳ್ಳವಳು: 
ಭೃಂಗಕುಂತಳೆಯರ್‌ ಕೈರವಗಂಧಿಯರ್‌ (ಪುಷ್ಪಪು. ೧೨-೧೧೨). [ಸೆಂ.] 

135 


ಕೈರವಜಾಂಥವ 


ಕೈರವಜಾಂಧವ(ನಾ).ನೆಯ್ದಿಲೆಗಳ ಬಂಧು; ಚಂದ್ರ:ಕೈರವಟಾಂಧವಂ 
ಪ್ರಾಜ್ಮುಖದೆೊಳುದಯಿಸಿದ (ಬಸಪು. ೧೨-೩೬). [ಕೈರವ + ಬಾಂಧವ] 
ಕೈರವಮಿತ್ರ (ನಾ). - ಕೈರವಬಾಂಧವ : ದಿವಸಕರಾದರ್ಶನ ಬದ್ಧ 
ವಿವರ ನವವನಜದೊಳೆಡೆನಡೆಯದ ವರಕೈರವಮಿತ್ರ ಕಿರಣದಂತವಳ 


ಪಿಗಿ೪೦ 


ವಚನನೊಳಪುಗದೆ ತನ್ಮನಃಪದ್ಮಿನಿಯೊಳ್‌ (ಶಾಂತಿಘು. ೫-೧೪೫). ಕೈರವ | 5 


ಮಿತ್ರಂಗೆತ್ತಲುಂ ಕಾಂತಿಯೊಳುರಗವರಂಗೆತ್ತಲುಂ ಭೋಗದೊಳ್‌ . . , 
ಅಧಿಕನೆನುತ್ತಿರ್ನಿನಂ ಸಂದಂ (ಸುಕುಮಾ. ೧೧-೩೭). [ಕೈರವ + ಮಿತ್ರ] 
ಕೈರನಿಣಿ (ನಾ). ೧. ಬಿಳಿಯ ನೈದಿಲೆಗಳ ಕೊಳ: *ಕುಮುದ್ವತೀ, 
ಕುಮುದಿನೀ, ಕೈರವ(ವಿ)ಣೀ -ಈ ೩ ನೆಯ್ದಿಲ್ಲೊಳಂ? (ಹಲಾಯು- 
೧೧೩-೬೧) ; 
(ಮಂಗರಾ. ೧೨೪-೧೭). ೨. ಬಿಳಿ ನೈದಿಲೆಗಳ ಸಮೂಹ : (ಕಿ). 
[ಸಂ. ಕೈರವಿಣೀ] 
ಕೈರಾಟೆ (ನಾ). ಸಣ್ಣ ರಾಟಿ, ಚಕ್ರ: ಮೇಗೆರೆಗೆತ್ತಿದುದುಮ್ರಾಗ್ಗಿ 
ರೌದ್ರ ಕೈರಾಟಿಗೆ ತಲೆಯೊಳು (ನಂದಿಮಾ. ೧೯-೧೨). 
[ಕ್ಕೆ (ಆ ಕೆರ್ಯ್‌) + ರಾಟಿ] 


ಕೈರಾತ (ಗು). ಕಿರಾತರಿಗೆ ಸಂಬಂಧಪಟ್ಟ, ಸೇರಿದ: ದಸ್ಕು ಕೈರಾತ [ 


ಘೋಷವೊ (ಶ್ರೀರಾಮಾ. ೧೫೭-೧೩೮). [ಸಂ.] 
ಕೈರಾಶಿ (ನಾ). (ಕರಾ) ಕೈಗುಣ; ಹಸ್ತಗುಣ: ಆ ವೈದ್ಯರಿಗೆ 
ಒಳ್ಳೆಯ ಕೈರಾಶಿ ಇದೆ (ರೂಢಿ). (ಕೈ (ಕೆಯಾ) + ರಾಶಿ] 
ಕೈಲ (ನಾ). (ಕರಾ) (ಸಟ್ಟುಗದ) ಹಿಡಿ, ಕಡ್ಲಿ: ಸಟ್ಟುಗದ 
ಕಲದ. ಹಾಗಿಲ್ಲ. ಪೋರನ ಸಿಟ್ಟು ನೋಡಿದರೆ ಹೇಳತೀರದು (ರೂಢಿ). 
[+ ತುಳು. ಕೈಲ್‌) 
ಕೈಲಾಗೆ "ಕೈಲಾಗು' ನೋ. 


4ಕೈರವ[ನಿ)ಣಿ ಕುಮುದಿನಿಯೆನಲ್ಕೆ ನೈದಿಲ್ಗೊಳಂ * 10 


15 


ಕೈಲಾಗು, ಕೈಲಾಗ (ನಾ). ೧. ಕೈಚಳಕ; ಕೈಯನೇಗ; ಹಸ್ತ |' 


ಚಾತುರ್ಯ: ಕೈಲಾಗು ಮಿಗೆ ಸರಳೈದಜಕಿಂದೆಚ್ಚನರಿ ಜಯದ್ರಥನ 
(ಕುವ್ಯಾದ್ರೋ. ಓರಿಇ. ಪರಿ. ೨೮೦) ; ಹೊಡೆದ ಕೈಲಾಗಿನೊಳ್‌ ಸಿಡಿಲಂತೆ 
ಫರ್ಚಿಸುತ (ತುರಂಗ. ೭೫-೩೯). ೨. ಗೌರವಕ್ಕಾಗಿ ಅಥವಾ ಆಸರೆ 
ಕೊಡುವುದಕ್ಕಾಗಿ ಕೈ ನೀಡುವುದು: ಬಾಗಿ ಬಿದ್ದನು ಸಾರಥಿಯ 
ಕೈಲಾಗಿನಲಿ ತಿರುಗಿದನು ನಕುಳನು ರಾಜಮೋ ಹರಕೆ (ಕುವ್ಯಾಕ. ೪-೧೫); 
ಬಾಲೆಯ ಕೈಲಾಗೊಳು ಬಾಣ ಮಜ್ಜನಸಾಲೆಯ ಸಾರ್ದನಲ್ಲಿಯಲಿ 
(ಮೋಹಶ. ೨೧-೨) ; ನಾರಿಯರು ಭರದೆ ಕೈಲಾಗೀಯೆ ನವರತ್ನ ಪೀಠ 
ದೊಳರಸನೊಪ್ಪಿದ್ದನರ್ತಿಯಲಿ (ಕಂನವಿ. ೮-೮೨); ಮುರಾರಿಗೆ 
ನಮಸ್ಕರಿಸೆ ಕೈ ಲಾಗನಿತ್ತು (ಲಕ್ಷ್ಮಭಾ. ೫-೩-೨೬) ; ಭೋಜರಾಜನು 
» « ಚಿತ್ರಶರ್ಮನ ಕೈಲಾಗಿನಲ್ಲಿ ಓಲಗಶಾಲೆಗೆ ಬಂದು (ಬತ್ತೀಸ. ೧೯). 
ಕೈಲಾಗ ; ಕಾಂತೆಯೋರ್ವಳು ಕೈಲಾಗವ ಕೊಡಲು ಸೀಮಂತಿನಿಯರ 
ಕೂಡಿಕೊಂಡು (ಜ್ಞಾನಚ. ೨೬-೭); ರಾಜಕಾಂತೆಯರು ರಾಣಿಯಂ 
ಬಳಸಿ ಕೆಲಬಲದೊಳ್‌ ಕೈಲಾಗಮಂ ಕೊಟ್ಟು (ಸೌಗಂಧಿ. ೩೧-೧೦). 
[ಕ್ಕ (ಆ ಕೆಯ್ಮ್‌) 4+ ಲಾಗ್ಯು) 

ಕೈಲಾಗುಕೊಡು "ಕೈಲಾಗುಗೊಡು' ನೋ. 

ಕೈಲಾಗುಗೊಡು, ಕೈಲಾಗುಕೊಡು (ಕ್ರಿ). ಆಸರೆಗಾಗಿ ಕೈನೀಡು; 
ಕೈಯ ನೆರವು ನೀಡು: ತಗ್ಗು ಸೋಪಾನದೊಳಿಳಿವಾಗ ಮುನಿಗಳ್ಳೆ 
ಬೊಗ್ಗನೆ ಕೈಲಾಗುಗೊಡುವ (ಭರಚ. ೩-೬೮); ದಳಪತಿ ಕೈಲಾಗು 
ಗೊಡೆ ನರಸಿಂಹನ ನಿಳಯವ ಬಲವಂದು (ಕಂನವಿ. ೨೬-೨೨). 
ಕೈಲಾಗುಕೊಡು : ಇನ್ನಿಬ್ಬರು ಪಕ್ಕ ಗಳಲ್ಲಿದ್ದು ಗುರುಗಳ 
ಕಾಲುಗಳನ್ನು ಕೈಲಾಗುಕೊಟ್ಟು ಒಂದು ಕೈಯಲ್ಲಿ ಆತುಕೊಂಡು 
(ನಗೆಗ, ೫೨), [ಕೈಲಾಗು * ಕೊಡು] 


ಶಾ 


5 


35 


45 


ಕೈಲುಳಿ 


ಕೈಲಾಗುವಿಡಿ (ಕ್ರಿ). (ಬೇರೆಯವರ) ಕೈನೆರವನ್ನು ಹೊಂದು : 
ಸುಳಿಗುರುಳಬಲೆಯ ಕೈಲಾಗುವಿಡಿದು ಮಾಂದಳಿರಡಿಯಿಟ್ಟು ಕಂಪಿಸುತೆ 
(ಮೋಹತ. ೨೮-೭). (ಕೈಲಾಗು + ಪಿಡಿ] 
ಕೈಲಾಘವ (ನಾ). - ಕೈಲಾಗು : ಮೂಲಶರೀರ ಪದ್ಮಿನಿಯ 
ಕೈಲಾಘವದ ಆಲಂಬನದಿಂದ ನಡೆಯಿತು (ಮಾನುಲ್ಲಿ. ೧೧೬). 
| (ಕ್ಸ (ಆ ಕೆಯಾ) * ಲಾಘವ] 
| ಕೈಲಾಸ, ಕೈಳಾಸ (ನಾ). ೧. ಹಿಮಾಲಯದ ಪರ್ವತ 
ಶ್ರೇಣಿಯಲ್ಲಿರುವ ಒಂದು ಬೆಟ್ಟಿ; ಬೆಳ್ಳಿವೆಟ್ಟ ; ಶಿವನ ಆವಾಸ: 
* ಧನದನಿರ್ಪಾಲಯಂ ಕೈಲಾಸಮಕ್ಕುಂ” (ಮಂಗರಾ. ೧೬-೧೬) ; 
ಎಳೆವಿಸಿಲ ಮುಜಕಿಗಳಿಂ ಕಣ್ಣೊಳಿಸುವ ಕೈಲಾಸದಂತೆ ಕೀರ್ತಿವಿಲಾಸಂ 
(ಕಾದಂಪೂ. ೨೯); ಕೈಲಾಸವದಕೆ ಹುರುಡಿಸುತಲಿರ್ಪುದು ನೋಡ 
(ತಿರುರ. ೩-೨೦). ೨. (ಆಲಂ) ಸಾವು; ಮರಣ: ಅಮ್ಮನವರಿಗೆ 
ಪ್ರಾಯಬಂದಾಗ ಆಯ್ಯನವರಿಗೆ ಕೈಲಾಸ (ಗಾದೆ). ೩. (ಆಲಂ) ಸುಖ; 
ಆನಂದ : ಕಾಸಿದ್ದರೆ ಕೈಲಾಸ (ರೂಢಿ). ಕೈಳಾಸ. "ಕೈಳಾಸಶೈಲ' 
ಪರಾ. [ಸೆಂ.] 
ಕೈಲಾಸಪುರಿ (ನಾ). ಕೈಲಾಸಪಟ್ಟಣ; ಶಿವನ ರಾಜಧಾನಿ: 
ಆಯತಾಮಳ ಭಕ್ತಿಗೊಲಿದು ಹಲಾಯುಧನ ನವಪುರ ಸಹಿತ ಶೂಲಾ 
ಯುಧನು ಕೊಂಡೊಯ್ದನಾ ಕೈಲಾಸಪುರಿಗಂದು (ಬಸಪು. ೨೫ ಸೂಚನೆ). 
(ಸಂ. ಕೈಲಾಸಫುರೀ] 
ಕೈಲಾಸವಸ್ತ್ರ (ನಾ). [ನೀಕೈ] “ವೀರಶೈವರು ಸಮಾಧಿಯಲ್ಲಿ 
ಶವದ ಮೇಲೆ ಹಾಕುವ ನೂತನವಸ್ತ್ರ* (ಶರಸಾ. ೨೪-೭). 
[ಕೈಲಾಸ + ವಸ್ತ್ರ] 
ಕೈಲಾಸವಾಸಿ (ನಾ). ೧. ಕೈಲಾಸದಲ್ಲಿ ವಾಸಿಸುವವನು; 
ಶಿವ. ೨. (ಆಲಂ) ದಿವಂಗತ; ತೀರಿಕೊಂಡವನು: 
ಶ್ರೀಯುತರು ಕೈಲಾಸವಾಸಿಯಾದರು (ರೂಢಿ). 
[ಸೆಂ. ಕೈಲಾಸವಾಸಿನ್‌] 
ಕೈಲಾಸನೀಣೆ (ನಾ). ಒಂದು ಬಗೆಯ ವೀಣೆ: ಕಿನ್ನರಿವೀಣೆ ಕೈಲಾಸ 
ವೀಣೆ, ಮೊದಲಾದ ತಂತಿಕಟ್ಟಿ ನುಡಿವ ವಾದ್ಮವನಜವುದು ಪ್ರಸಾದ 
ಲಿಂಗದಲ್ಲಿಯ ಗುರುಲಿಂಗ (ಅದವ. ೩೧) ; ಕೈಲಾಸವೀಣೆ, ಗೌರೀವೀಣೆ 
» * ಪಿನಾಕಿವೀಣೆ ಮೊದಲಾದ ಮೂವತ್ತೆರಡು ವೀಣೆಗಳನ್ನೂ 
(ಶರಚ. ೨೮೫). [ಕೈಲಾಸ + ವೀಣೆ] 
ಕೈಲಾಸಸಮಾರಾಧನೆ (ನಾ). (ವೀಕೈ) “ ಶರಣರು ಐಕ್ಕರಾದ 
ಹನ್ನೊಂದನೆಯ ದಿನದಲ್ಲಿ ಮಾಡುವ ಸಮಾರಂಭ (ತಿಥಿ) 
(ಶರಸಾ. ೨೪-೮). "ವೈಕುಂಠ ಸಮಾರಾಧನೆ? ಪರಾ. 
[ಕೈಲಾಸ * ಸಮಾರಾಧನೆ] 
ಕೈಲಾಸೇಂದ್ರ (ನಾ). ಕೈಲಾಸಪರ್ವತದ ಒಡೆಯ, ಅಧಿಪತಿ; 
ಶಿವ: ಹರನು ಗೌರೀನಾಥ ವೃಸಭಾಧರನು ಕೈಲಾಸೇಂದ್ರ ಢಮರುಗ 
ಧರ ತ್ರಿಶೂಲಿಯು ದಿಕ್ಸುಪಾಲಕನೆನಲು ಈಶಾನ (ಬಿಜ್ಜಪು. ೭೩-೪೭). 
[ಕೈಲಾಸ + ಇಂದ್ರ] 
ಕೈಲು (ನಾ). (ಕರಾ) ಅಡಿಕೆ, ತೆಂಗು, ಬಾಳೆ ಮೊದಲಾದುವುಗಳ 
ಗೊನೆ ಅಥವಾ ಗೊಂಚಲು. [+ ತುಳು. ಕೈಲ್‌) 
ಕೈಲುಳಿ, ಕಯ್ಲುಳಿ (ನಾ). ಕೈಚಳಕ; ಹಸ್ತ ಚಾತುರ್ಯ : ಕಲಿತ 
ಶರಸಂಧಾನದಲಿ ಕೈಲುಳಿಯಲೆಚ್ಚನು ವೀರವೈಷ್ಣವನೂರ್ಮಿಳಾಪತಿಯ 
(ತೊ ರರಾ. ೬-೩೪-೭೫). ಕೆಯ್ಲೂಳಿ: ಹೊಯ್ಲ ಹೊದಣಜಕಿದ್ದವು 
ವಿಘಾತದ ಕಯ್ಲುಳಿಯ ಕಡುಘಾಯಕೆ ಮೆಯ್ಲವಣೆ ಲಂಬಿಸಿತು 
(ಕುವ್ಯಾಸ. ೨-೧೦೮). [ಕೇ (ಆ ಕೆಯ) * ಉಳಿ) 


ಕೈಲುಳಿದೋಯಿ 


ಕೈಲುಳಿದೋಯಿ (ಕ್ರಿ). ಕೈಚಳಕವನ್ನು ತೋರು; ಹಸ್ತಕೌಶಲ 
ವನ್ನು ಪ್ರದರ್ಶಿಸು: ಇವನಿಂತುಟಿಂದು ಕೈಲುಳಿದೋರ್ಪುದದಕೆ 
ಮೆಚ್ಚುವ ನಗುವನು ಸಾರ್ವಭೌಮ (ಭರಚ. ೫೨-೯೧). 
[ಕೈಲುಳಿ + ತೋಜ್ಮು (ಆ ತೋಲ್‌,)] 
ಕೈಲೇಸು (ನಾ). ಕೈಯಿಂದಾದ ಒಳ್ಳಿತು; ಹಸ್ತದಿಂದಾದ 
ಶ್ರೇಯಸ್ಸು ; ಹಸ್ತಗುಣ: ಆದಿಜಿನನ ಕೈಲೇಸಿನಿಂದ ದೀಕ್ಷೆಯ 
ಕೊಂಬೆವೆನುತಾಗ ಮೈಲಾಗಿನಿಂಡೆದ್ದರವರು (ಭರಚ. ೬೫-೪೪). 
[ಕ್ಕೆ (ಲ ಕೆಯ್ಯ) + ಲೇಸು] 
ಕೈವಟ್ಟಿಲ್‌, ಕೈಬಟ್ಟಲು, ಕೈನಟ್ಟಲ್‌ (ನಾ). ೧. ಕೈಯಲ್ಲಿ 
ಹಿಡಿಯುವ ಬಟ್ಟಲು, ಸಣ್ಣ ಬಟ್ಟಲು: “ಕೈವಟ್ಟಲೆಟ್ಟುಗೆ ? 
(ರನ್ನಕಂ. ೧೦) ; *ಕರಪಾತ್ರೆ ಕೈವಟ್ಟಿ ಲಕ್ಕು? (ಮ ೦ಗ ರಾ. ೬೧-೨೦): 
೨. (ಹೆಚ್ಚಾಗಿ ಮರದಿಂದ ತಯಾರಿಸುವ) ಗೋರಿಗೆ; ತೋಡುಕೈ 
ಉದ್ದವಾದ ಸೌಟು: (8). ಕೈಬಟ್ಟಿಲು: ೨. ಕೈಬಟ್ಟಲಿನಿಂದ 
ಅನ್ನ ಹಾಕು (ರೂಢಿ). ೩, ಹಿಡಿಯುಳ್ಳ ಬಟ್ಟಲು: ಕೈಬಟ್ಟಲಿನಿಂದ 
ತೋಡಿಕೊಂಡು ಅನ್ನ ಹಾಕು (ರೂಢಿ). ಕೈವಟ್ಟಿಲ್‌ : ೩. ರನ್ನದ 
ಕೈವಟ್ಟಿರೊಳ್‌ ತಂದು ಬಡಿಸುತ್ತಿರೆ (ಅಪ್ರತಿ. ೧೫೫-೧೨). 
[ಕ್ಕೇ (ಆ ಕೆಯ) + ಬಟ್ಟಿಲ್‌,] 
ಕೈನಟ್ಟಿಲ್‌ "ಕೈವಟ್ಟಲ್‌' ನೋ. 
ಕೈವಡ (ನಾ). ಕಸಬುದಾರರ ಪಂಗಡ, --ಸಂಘಿ (?): ತಿಂಮ್ಮಪ 
ಆ ಮುಗುರ ಬಸವ ನೈಮುರೆ ಉಜಪ ಸಿಮೊಗೆ ಯಿರಂಣ ಹಂನ್ಕರಡು 
ಕೈವಡ ಮುಂತಗಿ ಸೀಮೆಗೆ ಉಡಿಕೆಮುಂತಗಿ (ಎಳ. ೪11, ಶಿವಮೊ: 
೧೦೮-೪೬; 1558 7); ಹನ್ಯರಡು ಕೈವಡ ಮುಂತಗಿ ಸುಳೆಕೆರೆ ಸೀಮೆಗಾ 
ಉಡರು ಮುಂತಗಿ (ಎಕ. ೪11, ಶಿವಮೊ. ೧೦೮-೪೬ ; 1576). 
[ಆ ಕೆಯ್ದಾಡ?] 
ಕೈನಡಗಾರ (ನಾ). ಕಸಬುದಾರರ ಪಂಗಡದವನು, --ಸಂಘ 
ದವನು: ಸ್ಥಳದ ಗಉಡಗಳು ಸ್ತಳದ ಕೈವಡಗಾರರು ಸಹ ಸರ್ವಜನ 
ಸಮ್ಮತವಾಗಿಯೂ (ಎಕ. ೫11, ಶಿರಾ. ೯೩-೧೮; ?). 
(ಕೈವಡ + -ಗಾರ (ಆ -ಕಾಜ)) 
ಕೈವತ್ತಿಸು "ಕೈವರ್ತಿಸು' ನೋ. 
ಕೈನತ್ತೆಗೆ (ನಾ). ಕೈಟೀಲ; ತಿತ್ತಿ: ಬಿತ್ತರದಿ ಬಿಗಿದವಳತೆಗೆ ಬಜ್ಜ 
ರಾಂಬಳಿಯ ಜೊತ್ತಗೆಯ ಕೈವತ್ತೆಗೆಯ ಮುಂಡಿಗೆಯ ಲೌಡಿಯಲಗುಕುಣ 
ಪಾಣಿ ಕಣೆಯ (ಲಕ್ಷ್ಮಭಾ. ೭-೩-೭). [ಕೈ (ವ ಕೆಯ) * ಪತ್ತೆಗೆ] 
ಕೈನರ್‌ "ಕೆಯ್ವರ್‌' ನೋ. 
ಕೈವರ (ನಾ). ಒಂದು ಊರಿನ ಹೆಸರು. ಓ ಈಗಿನ ಕೈವಾರ: 
ಕೈವರದೊಳೊನ್ನು ಮಾನ್ಯಂ ಮಣಮುಂ ಮೂಗಣ್ಣುಗಂ , . . ಇದಂ 
ಪಡೆದೊರೀಶ್ವರದಾಸರ್‌ (ಎಕ. ೫ (5), ಚಿಕ್ಕಬ. ೧೦೬-೭೨) 859). [?) 
ಕೈವರ್ತ (ನಾ). ಮಾನುಗಾರ; ಅಂಬಿಗ; ಬೆಸ್ತ: *ಕೈವರ್ತಃ, 
ಧೀವರಃ, ದಾಶಃ, ಮತ್ಸ್ಯಬಂಧೀ, ಜಾಳಿಕಃ ಈ ೫ ಜಾಲಗಾಜಂ? 
(ಹಲಾ ಯು. ೯೭-೪೪೦); *ಜಾಲಿಕಂ ಧೀವರಂ ಕೈವರ್ತನೆಂದೆನಲು 
ಜಾಲಗಾಜಂ? (ಮಂಗರಾ. ೧೧೧-೩); ಬ್ರಾಹ್ಮಣರ ಹುಡುಗನು 
ಕೈನತ್ಪ೯ ಜಾಶಿಯವಳನ್ನು ಮದುವೆ ಮಾಡಿಕೊಳ್ಳು ವನೇ? 
(ದೇವೀಚೌ. ೧೧೭). [ಸಂ.1 
ಕೈವರ್ತಿ (ನಾ). ಕೈಬತ್ತಿ; ಕೈದೀಪ: ಕೆತ್ತಿದ ನಿಖಿಳರತ್ನಗಳ 
ಮೆಯ್ವೆಳಗು ಕೈವರ್ತಿಯ ಸೊಡರ ಕೀಳ್ಬಡಿಸಿ ಅತ್ಯಂತ ರಮ್ಯವಡೆದ 
ಹರ್ಮ್ಮವ ನೋಡಿ ಹತ್ತಿದಳರಸಂಚೆಗಮನೆ (ಮೋಹತ. ೨೭-೨೯), 
[ಕೈ (ಆ ಕೆಯ್ಯ) + ವರ್ತಿ) 


ವಿಗಿಳಿಗಿ 


ಕೈವಲ್ಯದಾಯಿನಿ 


ಕೈನರ್ತಿಕೆ, (ನಾ). ೧. “ಕೈಬತ್ತಿ ; ಕೈದೀವಿಗೆ” (ಕಸ್ತೂಳೋ)- 
(ಕ್ಕೆ (ಆ ಕೆಯ) * ವರ್ತಿಕೆ] 
ಕೈವರ್ತಿಕೆ, (ನಾ). ಒಂದು ಮೂಲಿಕೆ: “ದ್ರುಮವಲ್ಲೀ- ಕೈವರ್ತಿಕೆ” 
(ಓಷಧಿ. ೭೮). [ಸೆಂ. ಕೈವರ್ಕಿಕಾ] 


5 | ಕೈವರ್ತಿಸು, ಕೈವತ್ತಿಸು (ನಾ). ೧. ಕೈಗೆ ಸೇರಿಸು; ಅಧೀನ 


— 


5 


23 


35 


40 


43 


ಗೊಳಿಸು; ವಶಕ್ಕೆ ಕೊಡು; ಒಪ್ಪಿಸು: ಅವಳು ರಾಜಮಂಜರಿಯಂ 
ಕುಲಸ್ತ್ರೀ ರೊಪದಿಂ ಕೈವರ್ತಿಸಲ್‌ (ದಶಕು. ೮-೧೭೮ವ) ; ಅಕಟಕಟ 
ಧರ್ಮಜನನೀ ಕಂಟಕಕೆ ಕೈವರ್ತಿಸಿದರೇ ಪಾತಕರು (ಕುವ್ಯಾಶ. ೩-೫೯); 
ಆ ಎನ್ನ ಮುದ್ದಿನೆಳಗಜುವಂ ಬಡವಾಗದಂತು ಪೇಟ್ದು ನಿನ್ನಬ್ಬೆಗೆ 
ಕೈವರ್ತಿಸೈ (ರಾಮಾಶ್ವ. ೩೮-೨೬). ೨. ಎಸೆ; ಹೊಡೆ; ಪ್ರಯೋಗಿಸು: 
ಕೈವರ್ತಿಸಿದರೋ ಪರುಷವನು ಹಾ ಜಲಧಿಮಧ್ಮದಲಿ (ಕುವ್ಯಾ ಕ. 
೨೭-೨೮), ಕೈವರ್ತಿಸಿದನೀರೆಂಟು ಶರವನು ತುರಗದೇಹದಲಿ 
(ಕುವ್ಯಾಕ. ೨೬-೫); ದೈವಾಧೀನದಿ ವಚ್ರಿ ಮೈನಾಕನ ಕೈವರ್ತಿಸಿ 
ಕೊಲಲೆಂದು ವೈವಸ್ವತನೊಲು ಬಹೆ£ಹ)ನೆಂದು ಕಡಲಳ್ಳೆ ಹೊಯ್ವಂದದಿ 
ಕಂಪಿಸಿತು (ಮೋಹತ. ೨-೭). ೩. ವಶವಾಗು; ಅಧೀನವಾಗು : 
ಪಶುಸತಿಯು ಹಿಡಿವಂಬು ಕೈವರ್ತೀಸಿತು ಗಡ ಪಾರ್ಥಂಗೆ 
(ಕುವ್ಕಾಅ. ೧೫-೯), ೪. ಓದಗು; ಪ್ರಾಪ್ರವಾಗು: ಇತ್ತಲೀ ಸಂಗ್ರಾಮ 
ಮಹಿಯೊಳು ಮೃತ್ಯುವಿನ ಭಾಗ್ಯೋದಯವು ಕೈವರ್ತಿಸಿತು 
(ಕುವ್ಯಾಭೀ. ೫-೨೯); ಕೃತ್ರಿಮನ ನಿರ್ಮಿಸಿದ ಫಲ ಕೈ ನರ್ಶಿಸಿತೆ 
ನೀವರಗುಮನೆಯಲಿ ಹೊತ್ತಿಸಿದ ಫಲ ಬಂದುದೇ (ಕುವ್ಯಾಗ. ೮-೧೦). 
ಕೈವತ್ತಿಸು : ೧. ಮದಾಳಿವ್ರಜಕ್ಕಾದಮೊಳ್ಗಂಪುಗಳಂ ಕೈವತ್ತಿಸುತ್ತರ 
(ಕುಸುಮಾ. ೧-೧೦೪). (ಕ್ಕೇ (ಆ ಕೆರ್ಯ,) + ವರ್ತಿಸು] 

ಕೈವಲ "ಕೆಯ್ವಲ' ನೋ. 

ಕೈನಲೆ (ನಾ). ಕೈಯಿಂದ ಬೀಸುವ ಬಲೆ; ಸಣ್ಣಬಲೆ : ಈಸಿಕೊಂಡುಳಿ 
ಬಳಹ ಕೊಂಡು ಮಸಿಗಪ್ಪಡದಿ ಸೋಸುಗಟ್ಟಗೆ ಕನ್ನಗತ್ತಿ ಕೈವಲೆ 
ಯಲಗು ಮಾಸಿದುಡುಪಿನ ಹತ್ತಳವ ಹವಣಿಸುತ (ಸಿಂಗಿರಾ. ೧೭-೬). 

[ಕ್ಕೆ (ಆ ಕೆಯಾ) + ಬಲೆ;] 

ಕೈವಲ್ಯ (ನಾ).೧. ಸಂಪೂರ್ಣ ಏಕಾಂತ. ೨. ನಿರ್ವಾಣ; ಮೋಕ್ಷ: 
“ಕೈವಲ್ಯಂ, ನಿರ್ವಾಣಂ, ನಿಶ್ರೇಯಸಂ ,. . ಮೋಕ್ಷಂ, ಮಹಾನಂದಃ-- 
ಈ ೧೧ ಮೋಕ್ಷದ ಪೆಸರ್‌* (ಹಲಾಯು. ೧-೧೧); *ಕೈವಲ್ಯಮಪುನ 
ರ್ಭವಂ . . ಮಹಾನಂದಮೆನೆ ಮೋ ಕಕ್ಕ ಪೆಸರೆಸಿಕ್ಕುಂ ಷ್ಟ 
(ಮಂಗರಾ.೮-೨೬); ಕೈವಲ್ಕಮೊಗೆಗು ಬಳೆಯಂ ಕಡೆ ಬಂಧಹೇತು ನಿರ್ಜರೆ 
ಕಡೆಯೆಯಿದಘಾತಿವಿಪ್ರಮೋಕ್ಷಂ ಮೋಕ್ಷಂ(ಶ್ರಾವಕಾ.೭೯-೧೨); ಆಜದು 
ಕೇಳಲಿ ಮಜಕಿದು ಕೇಳಲಿ. , . ಕೊಡದೆ ಕೈವಲ್ಯವನು ಹರಿನಾಮ 
(ಳೌ ಶಿರಾ. ೧-೧೧); ಕೈವಲ್ಮ ಪ್ರಕೃತಿಯಿಂದ ಆಗಮಿಸುವುದು ; ಇದು 
ಶಾಶ್ವತವಾದರೆ ಮೋಕ್ಷ (ಹಿಂದಸಾ. ೬೮). ೩, ಶತೋಪನಿಷತ್ತು 
ಗಳಲ್ಲೊಂದು: ಜಾಬಾಲ ಕೈವಲ್ಯಾದಿ ಶಾಖೆಗಳೊಳ್‌ (ಬಸಪ. ೪೩-೭೫); 
ಬಳಿಕ ಶ್ರೀರುದ್ರ, ಬೃಹೆದಾರಣ್ಯಕ,: ಶ್ವೇತಾಶ್ವತರ, ಕೈವಲ ... 
ಮುದ್ಗಲ, ಮುಂಡಕವೆಂಬಿವು ಮೊದಲಾದುವೇಶಕೋಪನಿಷತ್ತು ಗಳು 
(ಎನೇಕ. 9). ೪. ಮುಖ್ಯವಾದ ಸ್ಥಾನ. ೫. ನಿರ್ಮಲತೆ: 
“ವಿಮು ಖ್ಕಾ ಸ್ಪದಂ ನಿರ್ಮಲಮೇಕಾಂತಂ ಸಮೋಕ್ಷಂಗಳುಮೆನಿಕು 
ಚತುರ್ವಾಕ್ಕ ಕೈಲವ್ಮಮಕ್ಕುಂ (ನಾನಾರ. ೧೬೬). [ಸಂ.] 

ಕೈವಲ್ಕದಾಯಿನಿ (ನಾ). ಮೋಕ್ಷವನ್ನು ಕೊಡುವ ದೇವತೆ: ಸುಖ 
ದುಃಖುವಿದಾಯಿನಿಯಾದ ಕೈವಲ್ಯ ದಾಯಿನಿಯಾದ ಭೈರವಿಯು 
ಸ್ವಪ್ನದಲ್ಲಿ ಅವಳ ಪ್ರಾಣವನ್ನು ಸಮರ್ಪಣೆ ಮಾಡಲು ಅಪ್ಪಣೆಯನ್ನು 
ಕೊಟ್ಟರಲಾಗಿ (ಕನಾಕುಂ. ೧೨೪). (ಸಂ. ಕೈವಲ್ಕ ದಾಯಿನೀ] 


ಕೈವಲ್ಯಪತಿ 


ಕೈವಲ್ಯಪತಿ (ನಾ). ೧. ಮೋಕ್ಷಕ್ಕೆ ಒಡೆಯನಾದವನು; ದೇವರು: | 
ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು (ಹರಿಸಾ. ೪೯). | 
೨. [ಜೈನ] ಕೇವಲಜ್ಞಾನವನ್ನು ಪಡೆದು ಭಾವ ಮುಕ್ತಿಯನ್ನು 
ಹೊಂದಿದವನು: ಈ ಪ್ರಕಾರ ಕೈವಲ್ಕಪತಿ ಭಗವಾನ್‌ ನೃಷಭದೇವನು 
ನಿರಂತರ ಪರಮಾನಂದವನ್ನು ಅನುಭವಿಸುತ್ತ (ಭಾರದ. ೧೬೮). “ls 

[ಕೈನಲ್ಯ + ಪತಿ) 

ಕೈನಲ್ಯಬೋಧ (ನಾ). [ಜೈನ] ಕೈವಲ್ಯದ ಅರಿವು; ಮೋಕ್ಷ 
ಜ್ಞಾನ: ಅಜಿತತೀರ್ಥೇಶನೊಳ್‌ . .. ಪುಟ್ಟಿತ್ತಗಾಧಂ ತ್ರಿಭುವನ 
ಜನಮಾಂಗಲ್ಕ ಕೈವಲ್ಕಬೋಧಂ (ಅಜಿಪು. ೭-೧೩); ಕೈವಲ್ಮಬೋಧ 
ರಮಾಮಾೌಕ್ತಿಕ ಹಾರಯಸಷ್ಟಿ (ಪಂರಾಮಾ. ೧-೬). 10 

[ಕೈ ನಲ್ಯ + ಬೋಧ) 

ಕೈವಶ (ನಾ). ಕರಗತವಾದುದು; ಸ್ವಾಧೀನ: ಚನ್ನಮಲ್ಲಿಕಾರ್ಜುನನ 
ತಂದೆನ್ನ ಕೈವಶಕ್ಕೆ ಕೊಟ್ಟಿ ಗುರುವೇ ಶರಣ್ಮ (ಮಹಾದೇ. ೮-೨); 
ಕಾದುವೆನು ನಮ್ಮವರು ಕಳಚಿದ ಕೈದುವನು ಕೈ ವಶ ನ. ಮಾಡಿ 
(ಕುವ್ಯಾ ದ್ರೊ €. ೧೩೬-೩೦); ಚಿತ್ತವನನುಗೊಳಿಸಿ ಕೈವಶಕೆ ತಂದರು |15 
(ತೊರರಾ. ೧-೫-೫೦). 

ಕೈವಶವಾಗು - ಕೈಗೆ ಸಿಕ್ಕು; ಅಧೀನವಾಗು : ಬವರದಲಿ 
ಸುತನಳಿದನೋ ಕರವರ ಕೇವಶವಾದನೋ (ಕುವ್ಕಾದ್ರೋ. 
ಶೌರೈದ ಕಡಲು ಕೈನಶವಾಯ್ತು (ತೊರರಾ. ೧-೮-೩೪). 
[ಕ್ರೈ (ಆ ಕಯ್‌) * ವಶ] 

ಕೈವಸ "ಕೆಯ್ತಸ? ನೋ. 

ಕೈವಸ್ತ್ರ (ನಾ). ಕೈಯಚೌಕ ; ಸಣ್ಣ ಚೌಕ; ಕರವಸ್ತ್ರ : (ಜೇಬಿನಿಂದ 
ಕೈವಸ್ತ್ರವನ್ನು ತೆಗೆದು ಮುಖ ಒರಸಿಕೊಂಡು . . . ಸದ್ದು ಮಾಡುತ್ತ) 
(ವೀರಯೋ. ೨೫); ತನ್ನ ಕೈವಸ್ತ್ರದಿಂದ ಟಾಮಿಯ ಗಾಯವನ್ನು 
ಸುತ್ತಿದನು (ಕಪಪು. ೩-೩೬). [ಕ್ಕೆ (< ಕೆಯಾ) * ವಸ್ತ್ರ) 

ಕೈವಳೆಸು (ಕ್ರಿ). ಪ್ರತಿನಿತ್ಯ ಉಪಯೋಗಿಸು; ಬಳಸು: ಶಿಲೆಯ 
ರೂಹನು ಮೂಢರುಗಳಗ್ಮಳೆಯ ಪಾವಕನನು ಮಹೀಸುರರಿಳೆಯೊಳಗೆ 
ಪರಮಾತ್ಮನೇ ಸರದೈವ ತಾನೆಂದು ಒಲಿದು ಪೂಜಿಸುತಿಹರು ... 
ವರಯೋಗಿಗಳು ಕೈವಳಸುವುದು ಜನವೀ ಪ್ರಕಾರದೊಳರಸ ಕೇಳಿಂದ 

[ಕ್ಕೇ (ಆ. ಕೆಯ) + ಬಳಸ್ಮು] 


೭-೨); 


23 


(ಕುವ್ಯಾಉ. ೪-೨೩). 
ಕೈವಳಿ "ಕೆಯ್ದಟಾ? ನೋ. 
ಕೈವಳಿಸು (ಕ್ರಿ). ಕೈಯಿಂದ ಬಾಚು, --ಬಳಿಸು: ಮೇರುವಿನ 

ಸುತ್ತಣವಳಯದರ್ಧವನಾಕರಿಸಿ ಕೈವಳಿ (ಪಾಕಾಂ. ಳ]ಸಿ ಬಿಟ್ಟಿನು 

ಹೊಕ್ಕಿಳಾವೃತವರುಷಸೀಮೆಯಲಿ (ಕುವ್ಯಾಸ. ೩-೪೫); ಆವ ವಸ್ತುವ 

ನರಸನೊಡ್ಡುವನಾವ ವಹಿಲದಲಾತ ಸೋಲಿಸಿ ಕೈವಳಿಸಿದನೊ ಬಲ್ಲನಾವನ | 55 

ನೆಂದನಾ ಮುನಿಪ (ಕುವ್ಯಾಸ. ೧೩-೬೧) ; ನಿನ್ನ ದಳ ಥಟ್ಟಿಸಿ ಮುತ್ತಿದರೆ 

ಅಳುಕುವನೆ ಕಲಿಭೀಮನೆಡದಲಿ ಕಲಕಿದನು ಬಲವಂಕದಲಿ ಕೈನ 

[ಪಾಕಾಂ. ಕುಪ್ಪ]ಳಿಸಿ ಕೊಂದನು ವರ ಪುರೋಭಾಗವ ನಿಭಾಡಿಸಿದ 
(ತೈ (ಆ ಕೆಯಾ) + ಬಳಿಸು] 
ಕೈಪಅಕೆ (ನಾ). (?): ಸಧೃತಿ ಸಲ್ಲಕ್ಷಣಾದಿಗಳ ಬಿಡದಿಹ ಸ್ವರ್ಣ 40 

ವಿದ್ಮೆಯ ವಿಧಾನವಿಡಿದಾ ವಿಧದಿ ತಿಳಿಪುವ ಜಗದ್ಗುರು ಸ್ವಳಾಯಕದ | 

ಕೈವಜಕಿ ಯೊಳುಪದೇಶ ಕಲ್ಪದ್ರುಮದೊಲಿರ್ಪನು(ಸಿಂಗಿರಾ. ೧೨-೪). [?] 
ಕೈನಾಕು (ನಾ). ಚಿಕ್ಕ ಮಕ್ಕಳಿಗೆ ತೊಡಿಸುವ ಕೈಬಳೆ; ಕಪ್ಪ: 
ಅರಳೆಲೆ ಕೈವಾಕು ರನ್ನದುಂಗುರಗಳು ಕರಶೋಭಿಪ ದೃಷ್ಟಿ ಮಣೆಯು 
ಮುರುಕದಿಂದಿವು ಮುಂತಾದ ಬಾಲ್ಲೊ ಡವಿಟ್ಟು ಮೆಜಕಿದೆನಾ ರಾಜಕುವ «| 
ರನು (ಜ್ಞಾನಚ. ೩-೧೬೬). [ಕೈ (ಆಶೆಯ) * ವಾಕ್ಕು] | 


(ಕುವ್ಯಾಳ. ೧೩-೧೪). 


ವಿಗಿಳ೪೨ 


ಕೈವಾರಿ 


| ಕೈವಾಗು: (ನಾ). (ಕೊಡುವಾಗ) ಕೈಯನ್ನು ಬಗ್ಗಿಸುವುದು, 


— ಕೆಳಕ್ಕೆ ಮಾಡುವುದು: ಪರಿಷದ್ರಾಜಕದಂಬಮಂಬರ ವಿಭೂಷಾ 
ಶ್ಚರ್ಯ ಸೌಂದರ್ಯದಿಂ ಪಿರಿದುಂ ಭೇದಿಸಲಾರ್ತುದಿಲ್ಲಜಕಿದುಡಾಗಳ್‌ 
ವೇದಿಕಾಭ್ಯರ್ಣದೊಳ್‌, ಸುರಕಾಂತಾವಲಿಗೀವ ಬಾಯಿನದೆ ಕೈವಾಗಿಂದ 
ಮಿಂದ್ಯಾಣಿಯಂ ನರೆನಾರೀತತಿಗೀವ ಬಾಯಿನದೆ ಕೈವಾಗಿಂ 
[ಪಾಠಾಂ. ರಿಂ)ಜಯಶ್ಯಾಮೆಯಂ (ಅನಂಪು. ೬-೬೨). 
[ಕ್ಕೆ (ಆ ಕೆಯಾ) * ಬಾಗ್ಮು] 

ಕೈವಾಡ 'ಕೆಯ್ವಾಡ' ನೋ. 

ಕೈವಾರ್‌, ಕಯ್ವಾರ್‌ (ಕ್ರಿ). ೧. ಸಹಾಯವನ್ನು ಬಯಸು: 
ಅನಿಮಿತ್ತ ಂ ಕೊಲುತಿರ್ಪ ಮಿಲ್ತು ನರರಂ ಶೀತಾತಪಾನ್ನ್ನಾಂಬು ಚಿಂತಾ 
ಯಾಸ ಚೌರ್ಯಪ್ರವರ್ತನ ದೋಷಾದಿಗಳಂ ನೆರಂಬಡೆದವಂ ಮತ್ತೇಕೆ 
ಕೈವಾ[ಪಾಠಾಂ.ಕಯ್ವಾ]ರ್ದಪಂ (ಚಂದ್ರಪು. ೨-೩೩). ಕಯ್ದಾರ್‌ : ೧. 
ಬೆಸನೇನೆಂನದ ವನೀರರಿಲ್ಲ. . . ಪೇಳ್ವ ಬೆಸನಂ ಮಾರ್ಕ್ಕೊಂಡು 
ಕಯ್ವಾರ್ದು ಬಾಳ್ವೆ ಸಮುಗ್ರಾರಿಗಳಿಲ್ಲೆನಲ್‌ (ಎಕ. ೫1, ದಾವಣ. 
೩೨-೨೩; 1117). ೨. ತಡೆ; ತಡಮಾಡು : ಕಯ್ವಂದುದು ಸಹಕಾರಂ 
ಕಯ್ವಾರ್ವುದು ಸಮಯಮಲ್ಲದೆಂದು ಮನೋಜಂ ಮುಯ್ವಂ ನೋಡಿ 
ವಿಯೋಗಿಗೆ ಕಯ್ವಾಸಿದ ನಾಯ್ತು ಡಾಮರೆಂ ಮಾಮರದಿಂ 
(ಮಲ್ಲಿಪು. ೫-೧೦). [ಕೈ (ಆ. ಕೆಯ್ಯ) + ಪಾರ್ಕ್‌) 

ಕೈವಾರ "ಕೆಯ್ವಾರ' ನೋ. 

ಕೈವಾರ, "ಕೆಯ್ವಾರ' ನೋ. 

ಕೈನಾರಂಗೊಳ್‌, ಕಯ್ವಾರಂಗೊಳ್‌ (ಕ್ರಿ). ಮೆಚ್ಚು; ಹೊಗಳು; 
ಕೊಂಡಾಡು ; ತಪಂಗೆಯ್ಬರ್ಗೆ ಕೈನಾರಂಗೊಳ್ವಂತೆ ದುಸ್ಪರ್ಗೆೇಕೆ 
ಕೈವಾರಂಗೊಳರ್‌ (ಧರ್ಮಾ ಮೃ..೭-9೩). ಕಯ್ದಾರಂಗೊಳ್‌ : 
ಸಮತೆವೆರಸು ಕರ್ಮರಾಜನಂ ಕಯ್ವಾರಂಗೊಂಡು ಮೋಹರಾಜನಟ್ಟದ 
ತಂತ್ರಮೆನಿಸುವ [ಮೂವತ್ತೆರಡುಂ ದೋಸಂಗಳಂ ಪತ್ತುವಿಟ್ಟು] 
(ಧರ್ಮಾಮೃ. ೫-೧೩೬). [ಕೈನಾರ್ಯ (ಆಕೆಯ್ವಾರ್ಯ) + ಕೊಳ್‌] 

ಕೈನಾರನಿಷಯ (ನಾ). ಕೈವಾರವೆಂಬ ದೇಶ: ಕೈವಾರ ವಿಷಯ 
(ಯಾ)ನ್ಷರ್ಗ್ಗತಾ ಕನ್ನಮಜ್ಗಲೋ (ಅ) ನಾಮಧೇಯ ಪ್ರತಿಪಾದಿತೇ 
(ಮೈ ಆರಿ. ೧೯೧೪, ೧೩-೩೫; 806). 

[ಕೈವಾರ್ಯ * ವಿಷಯ] 

ಕೈವಾರನೀರೆ (ನಾ). ಹೊಗಳಿಕೆಯ ವೀರ; ಬಹಳಪ್ರಶಸ್ತಿಯನ್ನು 
ಪಡೆದ ವಿರ (?) : ನಳಸಂವತ್ಸರದ ಕಾರ್ತಿಕೆಶು ೫ ಲ್ಲು ಕೈವಾರವೀರು 
ಕೈವಾರ ಕರಾ ನಿಶ್ಶಂಖಮಲ್ಲು (ಎಕ. 1x, ಮಾಗಡಿ. ೩೮-೬; 1516). 

[ಕೈನಾರ್ಯ (ಆ ಕೆಯ್ವಾರ್ಯ) + ವೀರ] 

ಕೈವಾರಿ (ನಾ). ೧. ಹೊಗಳುವವನು; ಹೊಗಳುಭಟ್ಟ ; ವಂದಿ; 
ಸ್ತುತಿಪಾಠಕ: ಕೈವಾರಿಗಳ ಕೋಳಾಹಳದಿಂ ನಡೆತಂದು (ನಂಬಿರ. 
೨-೪೬); ವೈರಿದೂತನ ಕಳುಹಿದನು ಕೈವಾರಿಗಳು ಜಯಜಯವೆನಲು 
(ಕುವ್ಯಾಭೀ. ೧-೬೨) ; ಕೊಂಡಾಡುವರೆ ಕೈವಾರಿಗಳೆ ನಾವು (ತೊರರಾ. 
೬-೫೪-೨೫) ; ಗುಜಕಿವಾನಿಸರ್ಪೆಸರ್ಗೊಂಡು ಉಗ್ಗಡಿಪ ಕೈವಾರಿಗಳ 
ಕೈವಾರಮನಾಲಿಸುತ್ತೆ (ಚಿಕವಂ. ೧೦೪-೧೮). ೨. ಬಾಹುಬಲವುಳ್ಳ 
ವನು; ಕೈಚಳಕವುಳ್ಳವನು; ಶೂರ; ಪರಾಕ್ರಮಿ: ಕಳಂಬೊಕ್ಕು 
ಸತ್ತಂಗೆ ಕೈವಾರಿಗಳ್‌ ಕೈದುಗೆಯ್ವುದು ಪಂಥಮಲ್ಲೆಂದು ತೆನ್ಮಂತ್ರಿಗಳಂ 
ಸಂತಯ್ಸಿ (ಮಜಾನೇ. ೧೦-೯೩ ವ). ೩. ಮಮತೆಯುಳ್ಳವನು; 
ಬೆಂಬಲಿಗ ; ಪಕ್ಷಪಾತಿ; ಅಭಿಮಾನಿ: ದೇವರು ಏಕೆನಿಸ್ಮರ ಕೈವಾರಿ 
ಯೆಂಬುದು ಸುಳ್ಳಲ್ಲ (ಕುಮುದಿ. ೧೧೪) ; ಅಕಬರನಿವನು ಹಿಂದುಗಳ 
ಕೈವಾರಿಯೆಂದು ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಕಲಿಸುವರು (ಮಾತೃಭೂ- ೧೨); 


ಕೈವಾರಿಸು ೨೧೪೩. ಕೈಶಿಕಿ 


ಸತ್ಮದ ಕೈವಾರಿ ದೇವರಿದ್ದಾನೆ (ಸ್ಮೃತಿಚಿ. ೨೩೨); ಅದು ಮೊದಲು 
ಅಂಡಯ್ಕ ಎಂದೇ ಇದ್ದು. . . ಕನ್ನಡದ ಕೈವಾರಿಯಾದ ಕನಿ ಅವನ್ನು 
ಆಂಡಯ್ಯ ಎಂದು ಮಾಡಿಕೊಂಡಿರಬಹುದು (ತವನಿ. ೧೨೧). 
[ಕೈನಾರ್ಯ (ಆ. ಕೆಯ್ವಾರ್ಯ) + -ಇ] 

ಕೈನಾರಿಸು (ಕ್ರಿ). ೧. ಹೊಗಳು; ಸ್ತುತಿಸು; ಕೊಂಡಾಡು: ನಿನ್ನ 
ವರ ಕೀರ್ತಿಯಂ ಕೈವಾರಿಸುತೆ ಬರುತೆ (ಪುಷ್ಪರ. ೯-೯); ಬಸವರಸನಂ 
ನಯದಿಂದೆ ಮಂಗಳ ಪಾಠಕರು ಕೈವಾರಿಸುವರೊಸೆದು (ಬಸಪು. ೫-೩೪) ; 
ಕಳನೊಳು ಕಾದಿ ಗೆಲಿದತಿಬಳರ ಕೈವಾರಿಸುವ ಧ್ವನಿಯಿಂದೆ 
(ಪ್ರಭುಲೀ. ೩-೫); ಕೈ ನೆಗಹಿ ಕೈವಾರಿಸುವ ಗಮಕಿಗಳು (ಕುವ್ಯಾದ್ರೋ. 
೪-೫೨). ೨, ಬೆಂಬಲಿಸು ; ನೆರವು ನೀಡು: ಮನದೊಳ್‌ ಪಿರಿದುಂ 
ದೂರಿಸಲದೇಕೆ ಬಿದಿ ಕೈವಾರಿಸಿದೊಡೆ ತೀರದಿರ್ಪುದಾವ್ರದುಮುಂಟೀ 
(ಚಂದ್ರಪು. ೩-೬೭). [ಕೈವಾರ, (೮. ಕೆಯ್ವಾರ್ಯ) + -ಇಸ್ಕು] 

ಕೈವಾರು (ಕ್ರಿ). ಹೊಗಳು; ಪ್ರಶಂಸೆಮಾಡು: ಬಡವನೊಳ್ಳೆಯ 
ಮಾತ ನುಡಿದರೆಲ್ಲೆಂಬುವರು ಪೊಡನೀಶ ಪೊಳ್ಳುಗೆಡೆದರೂ ಕೈವಾರ 
ಕಡು ನಗುತಲಿಹರು (ಸರ್ವಜ್ಞ. ೧೨೬೬). , [ಆ ಕೆಯ್ವಾರ?] 

ಕೈವಾಳ್‌ (ನಾ). ಕರವಾಳ; ಕ್ಸ ಗತ್ತಿ; ಖಡ್ಗ: ಮಂತ್ರಿಜೆ 
ಕರೆಸಿದಳು ಕೈನಾಳ ಸತ್ಪರಿಘದಿಂದೆಸೆವ ಕಾಳರಕ್ಕಸನಿಂಡು ಬಂದುದು 
(ಮೋಹತ. ೩೨-೨). [ಕ್ಸ (ಆ ಕೆಯಾ) + ಬಾಳ] 

ಶೈನಿಡಿ "ಕೆಯ್ವಿಡಿ'' ನೋ. 

ಕೈವಿಡಿತೆ, ಕೈಹಿಡಿತೆ (ನಾ). ಕೈಯ್ಯ ಹಿಡಿತ; ಕೈಯಿಂದ ವಶಪಡಿಸಿ 
ಕೊಳ್ಳುವಿಕೆ: ಅಬಲಾಶ್ರಯದೊಳಿಕೆ ಮೇರು ಮಾನವನ ಕೈವಿಡಿತೆ 
ಗೊಳಗಪ್ಪುದೆಲೆ ಮರುಳೆ ನೀನಜ್‌ದುದಿಲ್ಲೆ ದಳು (ಜೈಮಿಭಾ. ೬-೨೮). 
ಕೈಹಿಡಿತೆ : ಅವಗಡೆಯ ಮುನಿಯ ಕೈಹಿಡಿತೆಯೊಳಗಾಗಿ ಭಂಗವನಾಂತೆ 
ನೆಂದು... ಭೋರ್ಗರೆವುಕಿರ್ದುದಂಭೋನಿಧಾನಂ (ಪಾಸೋಪು. ೧-೨೩). 

[ಕ್ಟ (ಆ ಕೇಯ್‌) * ಪಿಡಿತ್ಯೆ) 

ಫೈವಿಡಿಸು, ಕೈಹಿಡಿಸು (ಕ್ರಿ). ಕೈಹಿಡಿಯುವಂತೆ ಮಾಡು ; ಪಾಣಿ 
ಗ್ರಹಣ ಮಾಡಿಸು; ಮದುವೆಮಾಡು : ಅರಸುಕುವರಿಯನೆನ್ನ 
ಮದನಂಗೆ ಕೈವಿಡಿಸಿ ಪಟ್ಟ ಗಟ್ಟುವೆನವಗೆ (ಚಂದ್ರಸ. ೧೦). ಫೈಹಿಡಿಸು: 
ಪರಸ್ಪರ ಪ್ರೀತಿಸುತ್ತಿದ್ದರೆ ಅವರೀರ್ವರ ಕೈಹಿಡಿಸಿ ತನ್ನ ಬಾಳುವೆಯ 
ಕೊ ನೆ ಯ ಹೊಣೆಯ ನ್ನು ನಿರ್ವಹಿಸಿ. . . ಆಲೋಟಿಸತೊಡಗಿದ 
(ಹಾಹುತ್ತ. ೭೬). [ಕೈನಿಡಿ (ಆ ಕೆಯ್ವಿಡಿ) + -ಇಸ್ಮು] 

ಕೈನೀಣ (ನಾ). ಒಂದು ಬಗೆಯ ಆಯುಧ: ಬಲಡೊಳ್‌ ಪತ್ತಿದ 
ಚಮ್ಮಟಗೆ ಕೈವೀಣಂ ಬೆಡಂಗಾಗೆ (ಅನಂಪು, ೧೧-೬೨). [?] 

ಕೈನೀಸು "ಕೆಯ್ವಾಸು' ನೋ. 

ಕೈನೀಳೆಯ, ಕೈವೀಳ್ಳ್ಯ (ನಾ). ಕೆಲಸವನ್ನು ನಿರ್ವಹಿಸಲು ಅನು 
ಮತಿಯನ್ನು ಸೂಚಿಸುವುದಕ್ಕಾಗಿ ರಾಜನು ತಾನೇ ಕೊಡುವ 
ತಾಂಬೂಲ: ಆಗಳ್‌ ಯಜಮಾನಂ ... ಎನ್ನೀ ಕೈವೀಳೆಯಮಂ 
ಕೈಕೊಳ್ಳಿಂ ಎಂಬುದುಂ (ರಾಮಾಶ್ವ. ೪೭-೫). ಕೈವೀಳ್ಯ: ಅದನ್ನು 
ನೀವು ಸಹಸ್ರ ಕಾಲಾವಧಿ ಅನುಭವಿಸಿಕೊಂಡು ಬಂದು ಬೀಡಿನ 
ಮಯ್ಯಾ೯ದೆಯನ್ನು ಕಾಪಾಡುವಂಥವರಾಗಬೇಕು ಎಂದು ಹೇಳಿ 
ಕೈನೀಳ್ಕವನ್ನು ಕೊಟ್ಟಿನು (ಕಗದ್ಯ. ೬೦). 

[ಕೈ (ಆ ಕೆಯ) 4 ವೀಳೆಯ) 

ಕೈನೀಳ್ಯ "ಕ್ಲೈವೀಳೆಯ ' ನೋ. 

ಕೈವುರುಳ್‌ (ನಾ). ಕೈಯ ಹುರುಳು, ಸಂಪತ್ತು: ನಲ್ಮೆಯಿಂ 
ನೆಲವೆಣ್ಣು ನೀಡುವಳ್‌ ಕಣ್ಮುಚ್ಚಿ ನಿಲ್ಲದಾ ಕೈವುರುಳ್‌ ಹೊಳಲ ಬಾಯಲ್ಲಿ 
(ಕಾಲೂರ. ೨೭-೧೭). [ಕ್ಕೆ (ಆ ಕೆಯಾ) ಪುರುಳ್‌] 


A 
RE ES TE ER rE Ei 


ಕೈನೆಚ್ಚ (ನಾ). - ಕೈಖರ್ಚು : ಆದರೆ ಲೆಕ್ಕದ ಮೊತ್ತ ಅದೆಷ್ಟು ಹತ್ತಿಟ್ಟು 
ಬಿಗಿ ಹಿಡಿದರೂ ಚಾರುಲತೆಯ ಕೈನೆಚ್ಚದ ಸೊತ್ತಿನಲ್ಲಿ ಹಿಡಿಸರೊಲ್ಲದು 
(ಇಪ್ಪಕ. ೨೩೦). [ಕ್ಕೆ (ಆ. ಕೆಯ್ಸ್‌) + ವೆಚ್ಚ] 
ಕೈನೆಡೆ "ಕೆಯ್ಯೆಜೆ' ನೋ. 
5 | ಕೈನೆಜೆಗೊಡು 'ಕೈಯೆಡೆಗೊಡು' ನೋ. 
ಕೈನೆರಲ್‌, ಕೈವೆರಳ್‌ (ನಾ). ಕೈಯ ಬೆರಳು, ಬೊಟ್ಟು; 
ಅಂಗುಲಿ: ಕೋಮಲ ಕೈವೆರಲಿಂದೆ ತಂತ್ರಿಯ ಮುಟ್ಟ ರಾಮಕ್ರಿಯೆಯ 
ಬಾಜಿಸಿದಳು (ನೋಹತ. ೨೭-೧೩). ಕೈನೆರಳ್‌ : ಮೈತ್ರದಿಂ 
ಕೈನೆರಳೊಳಿಂ ಸಿತಗಾತ್ರನಂಬಕದೆವೆಗಳಂ ಸ ತ್ಪಾತ್ರನೊತ್ತುತರವೆ 
0 ಸಿಲುಕಿತೆಂದುಡುಗದೂದುವನು (ಬಸಷು. ೧೮-೫೯); ರುದಿತದಿಂ ಕೈವೆರಳ್ಗಳ 
ನೊತ್ತಿಕೊಳುತೆ ನಿಜಸದನಮಂ ಪೊಣಜಮಟ್ಟು ಹಲುಬಿದಳ್‌ 
(ಜೈಮಿಭಾ. ೨೦-೧೯). [ಕೈ (ಆ. ಕೆಯ್ಮ್‌) + ಬೆರಳ್‌ (ಆ ಬೆರಲ್‌)] 
ಕೈೈವೆರಸು (ಕ್ರಿ). (ನಮಸ್ಕಾರಮಾಡಲು) ಕೈಗಳನ್ನು ಸೇರಿಸು, 
— ಜೋಡಿಸು: ಜಂಗಮಕೆ ಶರಣೆಂಬ ಕೈನೆರಸಿ ನಿರುತದನಿಮಿಷನಾಗಿ 
5 ನೋಳ್ಬೀಶ್ವರನ ಮೇಲಣ ದೃಷ್ಟಿಗಳು ... ಎಸೆಯೆ (ಬಸಪು. ೧೦-೩೫). 
[ಕೆ (ಆ ಕೆಯ್ಮ್‌) + ಬೆರಸ್ಕು) 
ಕೈನೆರಳ್‌, "ಕೈವೆರಲ್‌' ನೋ. 
ಫೈವೆಸ "ಕೆಯ್ದೆಸ್ಕ' ನೋ. 
ಕೈವೇಗ "ಕೆಯ್ವೇಗ' ನೋ. 
20| ಕೈವೊಗು "ಕೆಯ್ವುಗು' ನೋ. 
ಕ್ರೈವೊಣುರ್‌ (ನಾ). (?): ಕೈವೊಣುರಿಂದೇನುಮುಂ ನೆಮ್ಮದೆ 
ನಿಂದಿರ್ದು ಚರಿಗೆಯ ಮಾಲಟ್ಬುದು ಇಪ್ಪತ್ತಾಜನೆಯ ಗುಣಂ 
(ಶ್ರಾವಕಾ. ೮೩-೧). (1) 
ಕೈವೊಯ್‌ "ಕೆಯ್ವೊಯ್‌' ನೋ. 
ಕೈವೊಲ "ಕೆಯ್ತೊಲ' ನೋ. 
ಕೈವೋಕ (ನಾ). ೧. ಮೊಳೆತ ಚಿಗುರು ಮತ್ತು ಮಿಡಿಗಳಿಂದ 
ಕೂಡಿದುದು. ೨. ದುಷ್ಟ; ಹಿಂಸಕ. ೧, ೨: ಅಳಿಗಳ್‌ ಹಿಂ 
ಮಧುಪಂಗಳಿಂದು ಮಳಿನಾತ್ಮಂ ಮಾವು ಕೈವೋಕನೀ ಕಳಕಂಠಾಳಿ 
ವಿಜಾತಿ... ಎನುತ್ತು ಮವನಾಗಳ್‌ ಬಿಟ್ಟುಗೆಲ್ವಿಂ ಜಗಂಗಳನೀ 


25 


ಪೌದನರಾಜನಂದೆನೆಯ ನಾನೆಂದಂಗಜಂ ಫೊಂಗುವಂ 
(ಶಾಂತೀಶ್ವ. ೪-೧೪೪). [ಕೈವೋಕು +-೮,] 
ಕೈವೋಕು (ನಾ). ೧. ರೆಂಬೆ ಮತ್ತು ಎಲೆ ಚಿಗುರುವಿಕೆ; ಕಾಯಿ 
ಬಿಡುವಿಕೆ. ೨. ಇತರರ ಮೇಲೆ ಅನ್ಯಾಯವಾಗಿ ಕೈತೋರಿಸುವಿಕೆ; 
ದುಷ್ಟತನ. "ಫೈವೋಕ' ಪರಾ. 
[ಕ್ಕೆ (ಆ ಕೆಯ್ಯ) + ಪೋಕು] 
ಕೈವೋಗು "ಕೆಯ್ದೋಗು' ನೋ. 
ಕೈಶಿಕ (ನಾ). ೧. ತಲೆಗೂದಲಿನ ಸಮೂಹ; ಕೇಶರಾಶಿ; ಕೇಶ 
ಪಾಶ. ೨. ಪ್ರಣಯ; ಕಾಮ. &. [ಸಂಗೀತ] ಒಂದು ರಾಗದ 
ಹೆಸರು: ಉದ್ಧೀಯಮಾನ ಮಂಗಳ ಕೈಶಿಕ ನಾದಾಕರ್ಣನೋತ್ತಾನೈಕ 
ಕರ್ಣ ಸ್ಪಂದಿತಾಂಗ ಗೃಹಕುರಂಗಶಾಬ ಸಂದೋಹಮುಂ 
(ಚಂದ್ರಪು. ೩-೯೬ ವ). [ಸಂ.) 
| ಕೈಶಿಕಿ(ನಾ).೧. [ಕಾವ್ಯಮಾ]ನಾಲ್ಕುಬಗೆಯ ವೃತ್ತಿಗಳಲ್ಲಿ ಒಂದು, 
Pp ಧೀರಲಲಿತ ನಾಯಕನಿಗೆ ಅನುಗುಣವಾದ ವೃತ್ತಿ; ಶೃಂಗಾರ 
ರಸಕ್ಕೆ ತಕ್ಕುದಾದ ನಾಯಕನ ವ್ಯಾಪಾರ: ಭಾರತಿ, ಸಾತ್ವತಿ, ಕೈಶಿಕೆ 
45 £ ೫3] ಯಾರಭಟಯುಮೆಂಬ ವೃತ್ತಿಯೊಳ್‌ ರಸಮಂ ಸಂಚಾರಿಸುವ 
ಭಾವಮಂ ವಿಸ್ತರಿಸುವ ಬೆಡಂಗು ಬೇಕ ನೀಲಾಂಜನೆಯಾ(ಆದಿಪು.೯-೨೬); 


35 


40 


ಕೈಶಿಕೀವೃತ್ತಿ 


ನಾಯಕನ ಪ್ರವೃತ್ತಿ ರೂಪವಾದ ಕಾರ್ಯನಿಶೇಷಗಳ ಸ್ವಭಾವವು (ವೃತ್ತಿ? 
ಕೈಶಿಕೀ, ಸಾತ್ತ ತೀ, ಆರಭಟೀ, ಭಾರತೀ ಭೇದಗಳಿಂದ ವೃತ್ತಿಯು 
ನಾಲ್ಕು ವಿಧವಾಗಿದೆ. ಅವುಗಳಲ್ಲಿ ಕೈಶಿಕೀವೃತ್ತಿಯು ಗೀತ ನೃತ್ಮ 
ವಿಲಾಸ ಕಾಮೋಪಭೋಗ ಮೊದಲಾದುವುಗಳಿಂದ ಕೂಡಿರುವ ಶೃಂಗಾರ 
ವ್ಯಾಪಾರವಾಗಿರುತ್ತದೆ (ದಶರೂ. ೨-೪೭ ವ್ಯಾಖ್ಯೆ); ಕೈಶಿಕಿಯು ಗೀತ | 
ನೃತ್ಯನಿಲಾಸಾದಿ ಶೃಂಗಾರಚೇಷ್ಟೆ ಗಳಿಂದ ಕೂಡಿಮೃದುವಾಗಿ ಇರುವುದು | 
(ಕೈಪಿಡಿ. ೨೧೧). ೨. [ಸಂಗೀತ] ಒಂದು ರಾಗದ ಹೆಸರು: ಕೈಶಿಕಿ 
ಯೊಳ್‌ ವರಾಳಿವರ್ಣಂ .ಶೋಭಿಸುಗುಂ (ಹಮ್ಮಾರ. ೨-೯೦ ವ). 
&. [ಸಂಗೀತ] ಒಂದು ಸ್ವರ ಸ್ಥಾನ: ಶುದ್ಧ ಮತ್ತು ವಿಕೃತಿ 
ಸ್ವರಸಮೂಹದಲ್ಲಿ ಈ ಕೆಳಗೆ ಕಾಣಿಸಿರುವ ಸ್ವರಗಳು ಒಂದೇ ಧ್ವನಿ 
ಹೊಂದಿವೆ. ಚತುಶ್ರುತಿ ಯೆಷಭ... ಕೈಶಿಕಿ ನಿಷಾದ (ಸಂಗೀಡಂ. ೧೭). 
[ಸಂ. ಕೈಶಿಕೀ) 
ಕೈಶಿಕೀವೃತ್ತಿ (ನಾ). - ಕೈಶಿಕಿ ೧: ಅಂತು ಕೈಶಿಕೀವೃತ್ತಿನರ್ತನೋ 


ಪೇತಮುಂ . .. ಆಪ್ಪಲಾಸ್ಕಮಂ (ಶಾಂತಿಪು. ೭-೩೨ ವ). 
[ಸೆಂ. (ಕೈಶಿಕೀ + ವೃತ್ತಿ)] 
ಕೈಶಿಲ್ಯು "ಕೈಸಿಲ್ಯು' ಕೋ. 
ಕೈಶೆರೆ "ಕೆಯ್ಸೆಆಕೆ? ನೋ. 
ಕೈಶ್ಯ (ನಾ). ತಲೆಗೂದಲಿನ ಸಮೂಹ ; ಕೇಶಪಾಶ. ([ಸಂ.] 
ಕೈಸಂಚೆ (ನಾ). ಕೈಯಲ್ಲಿರುವ ಸಂಚಯ, ಸಂಗ್ರಹಿಸಿದ ವಸ್ತು 
ಗಳೆ ಸಮೂಹ, — ಸಾಮಗ್ರಿ (?): ಮುಂಡುವ ಮಂತ್ರದಿಂ ಪೂಜಾ 
ವಿಧಿಯ. ಕೈಸಂಚದಿಂ ನಿರ್ವಾಣದೊಳು ಕಾಂಚಿಯ ಕಾಮಾಕ್ಷಿಯ 
ನರ್ಚಿಸಿದಳ್‌ (ಕುರಾಸಾಂ. ೨೬-೫). (ಕೈ, (ಲ ಕೆಯ) * ಸಂಚ್ಯ) 
ಕೈಸಂಬು (ನಾ). ಕೈಚಂಬು,--ಕಲಶ (?) : ರನ್ನದ ಕೈಸಂಬನು ಹಸ್ತ 
ದೊಳಗಿಟ್ಟು ಹೊನ್ನೊರೆ ಬಾಳನು ಪಿಡಿದು ಗನ್ನಕಾಜನು ಸಿಂಗರವಾಗಿ 
ಎಸೆದನು ಹೊನ್ನ ಪರ್ವತದ ಮಾಳ್ಕೆಯೊಳು (ಜ್ಞ್ಞಾನಚ. ೮-೩೬), 
[ಕ್ಕೆ (ಆ ಕೆಯ) * ಸಂಬು?)) 
ಕೈಸಟ್ಟಿ (ನಾ). ಮಣ್ಣಿನ ಚಿಕ್ಕಚಟ್ಟಿ; ಕೈತಟ್ಟೆ: ಮಗನಾದ 
ಪುತ್ತಣನಿಗೆ ಒಂದು ಸಣ್ಣ ತಪ್ಪು ಮಾಡಿದರೆ ಸಾಕು, ಕೂಡಲೇ ತಲೆಯ 
ಮೇಲೆ ಒಂದು ಬುಟ್ಟಿ ಇಟ್ಟು ಕೈಯಲ್ಲೊಂದು *ಕೈಸಟ್ಟ' ಕೊಟ್ಟು 
ಸೆಗಣಿ ಹೆಕ್ಕಲು ಮಧ್ಯಾಹ್ನ ಬಿಸಿಲಿಗೆ ಗುಡ್ಡಕ್ಕೆ ಕಳುಹಿಸುತ್ತಿದ್ದರು 
(ಕೈಮಾಂಸ. ೫). [ಕೈ (೮ ಕೆಯ್ಸ್‌) * ಸಟ್ಟ (ಆ ಚಟ್ಟಿ)] 
ಫೈಸಟ್ಟುಗ (ನಾ). ೧. ಸಣ್ಣ ಸಟ್ಟುಗ; ಚಿಕ್ಕಸೌಟು. ೨. ಒಂದು 
ಬಗೆಯ ಆಯುಧ (7): ಬಟ್ಟಿ ಯೊಳಗೆ ಮೈಮಜಕಿದೈದುವರೆ 
ಕೈಸಟ್ಟುಗ ಚೂರಿ ಬಾಕಿನಲ್ಲಿ ಮೆಟ್ಟಿ ಮೂಗರಿದಡಗುವರಂತೆ ನೀವತಿ 
ಕಟ್ಟೆ ಚ್ಚಜದೆೊಳ್ಳೆದಿರೆಂದ (ಕಂನವಿ. ೧೧-೧೦೯). 
[ಕ್ರೈ (ಆ ಕೆಯಾ) * ಸಟ್ಟುಗ, / ತುಳು, ಕೈಸಟ್ಟ] 
ಕೈಸದರ(ನಾ). ಕೈಯಲ್ಲಿ ರುವುದು; ಕೈಕೆಳಗಿನದು; ಕೈವಶವಾದುದು. 
ಕೈಸದರದವನು - ಕೈಗೆ ಸಿಕ್ಕಿದವನು; ಕೈವಶವಾದ ವ್ಯಕ್ತಿ: 
ಹೃದಯ ಕರಗುವ ಮಾತನೆಂದುದು ಮದಕರಿಗೆ ನೊಜಜಂತರವೆ ಕೈಸದರ 
ದವರನು ಕೊಲುವುದುಚಿತವೆಯೆಂದುದಾ ಪಕ್ಷಿ (ನಳಚ. ೨-೧೭). 
(ಕೈ (ಆ ಕೆಯ್ಸ್‌) + ಸದರ] 
ಕೈಸದ್ದಕ(ನಾ). ಹತ್ತಿರದಲ್ಲಿ ಸದಾ ಇರುವ ಸೇವಕ, ಎ-ಫರಿಚಾರಕ: 
ಉಳಿದ ಇಬ್ಬರು ಕೈಸದ್ದಕದ ಅಂಗರಕ್ಷಕರು, ಅವರು ಮೂರು ಜನರೂ 
pe ಒಳಕ್ಕೆ ಬಂದು ನಿಂತುಕೊಂಡರು ( ಪೇಟಿಮಾ.೩೫); ಈ ಕೈಸದ್ದಕದ 
ಜನರಿಗೆ ಅರಮನೆಯಲ್ಲಿ ಬೇರೆ ಇಲಾಖೆಯೇ ಇದೆ (ಮುಸುಗ. ೫೪). 
(ಕೈ (ಆಕೆಯ) + ಸದ್ಯಕ 7) 


೨ಿಗಿಳಳ 


5 


'ಕೈಸಾರ್ಕೆ 


ಕೈಸನ್ನಿಸು (ಕ್ರಿ). ಕೈಸನ್ನೆಯನ್ನು ಮಾಡು: ನೀಲ ಪ್ರಹಸ್ತ 
ರಣಕೈತಂದು ಕೈಸನ್ನಿಸಲು ಸೇನೆಗೆ (ಜಿರಾಮಾ. ೬೧-೨೧). 
[ಕೈಸನ್ನೆ (೮ ಕೆಯ್ಸನ್ನೆ) *- ಇಸ್ಕು] 
ಕೈಸನ್ನೆ "ಕೆಯ್ಸನ್ನೆ' ನೋ. 
ಕೈಸನ್ನೆಗೆಯ್‌ "ಕೆಯ್ಸನ್ನೆಗೆಯ್‌' ನೋ. 
ಕೈಸನ್ನೆಮಾಡು (ಕ್ರಿ). ಕೈಯಿಂದ ಸನ್ನೆಮಾಡು, ಸೂಚನೆ 
ಕೊಡು: ಕೂಡಲೊಲ್ಲದೊಡೆ ನಿಂದು ಮಾತಾಡಲಾಗದೆ ಮಾತನಾಡ 
ದೊಡೆ ಕೈಸನ್ನೆಮಾಡಲಾಗದೆ (ಜೆಬಪು. ೧೯-೩೮). 
[ಕೈಸನ್ನೆ ( ಕೆಯ್ಸನ್ನೆ) * ಮಾಡು) 
ಕೈಸರ (ನಾ). ೧. ಕೈಯಲ್ಲಿರುವ ಸರ, ಮಾಲೆ. ೨. ಮದುವಣ 
ಗಿತ್ತಿಯ ಕೊರಳಿನಲ್ಲಿ ಮದುವಣಿಗನು ಹಾಕುವ ಹೂಮಾಲೆ; 
ವರಣಮಾಲಿಕೆ : ಏಕೆ ಡೊಂಬನೆ ನಿಲ್ಲಿಸಾಟವ ಈಕೆ ಯಲಿ ಮನ 
ಸೋತುದು ಸಾಕು! ಬಂಗರು ನಾನೆ! ಕೈಸರ ಹಾಕುವೀಕೆಯ 
ಕೊರಳಲಿ (ಕಎಪು. ೩೯-೧೯). 
(ಕ್ಕ (ಲ ಕೆಯಾ) + ಸರ] 
ಕೈಸರಿಸ (ನಾ). ಕೈಯ ಬಳಿ, ಸಮಾಪ: ಕೈಸರಿಸಕಿರಿಸಿಹ ಹಸುಳೆ 
ಯೋರ್ವಗೆ ಅರಗನವ (ಬಿಜ್ಜು. ೧೦೧-೪೬). 
[ಕೈ, (ಆ. ಕೆಯ್‌) + ಸರಿಸ] 
ಕೈಸರಿಹೊತ್ತು (ನಾ). ಸರಿಯಾದ ಹೊತ್ತು; ಸಕಾಲ: ಅರ್ತು 
ಅರಿಯದ ಹಾಗೆ ತಾಪಸ ಪುತ್ರನೆನಿಸಿರ್ದೀಗ ಕೈಸರಿಹೊತ್ತಿನಲಿ 
ನಿಜಕುಲವ ಪ್ರಕಟಸಿದರಸ ಚಿತ್ತ್ರೈಸು (ಪಶುಭಾ. ೨೨-೫). 
[ಕೈ (ಆ ಕೆಯ) + ಸರಿ + ಹೊತ್ತು ( ಫೊಲ್ತು)] 
ಕೈಸವರಿಸು (ಕ್ರಿ). ಸಿದ್ಧಪಡಿಸಿಕೊಳ್ಳು; ಅಣಿಮಾಡಿಕೊಳ್ಳು : 
ತಿರಿಚಿನಾಪಳ್ಳಿಗೆ ತಿರಿದುಂಬೋದಕ್ಕೆ ಇಲ್ಲಿಂದ ಕೈಸವರಿಸಬೇಕೇ (ಗಾದೆ). 
[ಕ್ಕೆ (ಆ ಕೆಯ್ಮ್‌) + ಸವರಿಸ್ಕು ( ಸಂವರಿಸು)] 
ಕೈಸಾಗು "ಕೆಯ್ಸಾಗು' ನೋ. 
ಕೈಸಾಣೆ (ನಾ). ೧. ಚಿಕ್ಕ ಸಾಣೆಕಲ್ಲು, --ಮಸೆಗಲ್ಲು: ಚಾಣಾಕ್ಕನ 
ತಂದೆ ಕೇಳ್ದು ಕೈಸಾಣಿಗಳಿಂ [ಪಾಣಾಂ. ಯಿಂ]ದಂ ನಾಲ್ಕುಂ ದಾಡೆಗಳ 
ನುರ್ದಿಸಿ ಕಳೆದು (ವಡ್ಡಾರಾ. ೧೮೩-೧೩); ಮೆಟ್ಟಿದ ಚಮ್ಮಾರುಲಿಯ 
ಪೆಜಕಿನೊಸಲೊಳಗಿಟ್ಟ ಕತ್ತುರಿಯ ತಿಲಕದ ಮುಟ್ಟ ಓಡಿದ ಕೈಸಾಣೆಯ 
ಕೊನಬುಗಳಿಟ್ಟಣಿಸಿಹವು ಬೀದಿಯಲಿ (ಕಂನವಿ. ೬-೧೯೫). 
೨. ಕೈಯಿಂದ ತಿಕ್ಕುವುದು, ಉಜ್ಜುವುದು: ಗರಡಿಯೊಳಗೆ 
ಸಾಧನಗೈದು. ದೇಹದೊಳಿರುವ ಜಲವ ಮೇಲೆ ಧರಿಸಿ ಮಿಜುಪ ಕುಂಕುಮ 
ವಸನದ ಕೈಸಾಣೆಯ ದೊರೆಗಳ ಕುವರರೈದಿಹರು (ಕಂನವಿ. ೭-೧೭). 
[ಕ್ಕೆ (ಆ ಕೆಯಾ) * ಸಾಣೆ] 
ಕೈಸಾರ್‌ "ಕೆಯ್ಸಾರ್‌? ನೋ. 
ಕೈಸಾರಿಸು (ಕ್ರಿ). ಕೈಗೆಬಂದು ಸೇರುವಂತೆ ಮಾಡು; ಕೈವಶ 
ವಾಗಿಸು: ಸನ್ಮತಿಯ ಕೈಸಾರಿಸುತೆ ಪೊರೆಯೆನುತ್ತಡಿದಾವರೆಗೆ ಭಕ್ತಿ 
ಯಿಂದೈದೆ ನಂದಿಸುವೆನು (ಸರಶು. ೧-೫). 
[ಕೈಸಾರು (ಆ ಕೆಯ್ಸಾರ್‌) + -ಇಸ್ಕು) 
ಕೈಸಾರು "ಕೆಯ್ಸಾರ್‌? ನೋ. 
ಕೈಸಾರೈ (ನಾ). ಕೈಗೆ ಎಟಕುವಷ್ಟು ಹತ್ತಿರ, --ಸಮಿಾಪ: ಕಾಲ್ಗ 
ಳನಿಂಬಿಂ ಪರಿಕಾಲೊಳಿಟ್ಟಿ ತಿಮುದಂ ಕೈಸಾರೆ ಕೈಸಾರೆಯೊಳ್‌ ಬಳೆ 
ದಿಮ್ಮಾವಿನ ಬಾಟಕಿಯಾಳೆಗಳ ಪಣ್ಣಂ ಪಣ್ಣನೋರೊರ್ಮೆ ಮೆಲ್ಲು 
(ಜಗವಿ. ೯-೮೮). [ಕೈ (ಆ ಕೆಯ) + ಸಾರೆ] 
ಕೈಸಾರೆ, "ಕೆಯ್ಸಾಕೆ' ನೋ. 


ಕೈಸಾರ್ಚು 


ಕೈಸಾರ್ಚು (ಕ್ರಿ). ಕೈಗೆ ಸಿಗುವಂತೆ ಮಾಡು; ಕೈಗೆ ನೀಡು; 
ಕೈಸೇರಿಸು: ಪೊಳೆವ ಕೈಮಾಲೆಯಾ ಲೀಲೆಯಿಂ ತೆಗೆತೆಗೆದು ಕೆಲದನರ್‌ 
ಕೈಸಾರ್ಚಿ (ಜೆಬಘು. ೪೧-೪೬). [ಕೈ (ಆ ಕೆಯರ್ಕ್‌) * ಸಾರ್ಚು] 

ಕೈಸಾಲ (ನಾ). ಸಾಲಪತ್ರವಿಲ್ಲದೆ, ನಂಬಿಕೆಯ ಮೇಲೆ ಕೊಡುವ 
ಸಾಲ; ಕೈಗಡ: ಸಂಬಳ ಬಾರದೆ ಅರುದಿಂಗಳಾಯಿತು ಕೈಸಾಲನೇರಿತು 
ಮುಂದೆ (ಇಂಚಾಸ, ೨೦-೯೦). (ಕೈೈ (೮ ಕೆಯಾ) + ಸಾಲ] 

ಕೈಸಾಲೆ “ಕೆಯ್ಸಾಲೆ' ನೋ. 

ಕೈಸಾಲೆಮಾರು (ನಾ). (?): ಅಕ್ಷರದಲೂ ಯಿಂನೂಜು ವರಹ 
ಕೈಸಾಲೆ ಮಾರ್ರಾಗಿ ತ್ರಿವಾಚ ಊನ: ೬ ರೊಪ್ಪಿ 
(ಎಕ. ೩1, ಚಿತ್ರದು. ೪೮-೨೦ ; 1581). (2) 

ಕೈಸಿಕ್ಟು (ಕ್ರಿ). ೧. ಕೈಸಿಕ್ಕಿಕೊಳ್ಳು, --ತಗುಲಿಕೊಳ್ಳು: ಮೃಡ 
ನಜಾದು ನಗುತ್ತೂತ್ತಲಾ ಗಿರಿಯಡಿಯಲೇ ಕೈ ಸಿಕ್ಕಿ ಆಜ ನಡನಡುಗ 
ಲೊದರಿದನವನು (ತೊರರಾ. ೧-೮-೩೨). ೨. ಕೈಗೆ ಸಿಕ್ಕು; ದೊರಕು; 
ಲಭಿಸು : ನಿನಗೆ ಕೈಸಿಕ್ಕಿದೀ ಮಂತ್ರಿಯಿಂ ಕವಡು ಬೀಳ್ವುದು (ಚೆಬಪು. 
೧೦-೪೬) ; ರೆಕ್ಕಸನ ಕೈಸಿಕ್ಕಿಯತಿ ಘಾಸಿಗೊಂಡೆದೆಯೊಡೆದು ಜೀವಿಪನೆ 
ಮಗನೆ (ನನಮೋ. ೨೯-೪೭). [ಕ್ಟೈ(೮. ಕೆಯ್ಯ) ಸಿಕ್ಕು (ಆಸಿಲ್ಯ್ಯು)) 

ಕೈಸಿಲ್ಯು, ಕೈಶಿಲ್ಯು (ನಾ). ಕೈಯಲ್ಲಿರುವ ಉಳಿಕೆ; (ಆಯ-ವ್ಯಯ 
ಶೇಷ: ಕೈಸಿಲ್ಫು (Balance in hand. ಇಂಕನಿ). ಕೈಶಿಲ್ಯು : 
(ಪಾರಿನಿ. ೮). [ಕೈ (ಆ ಕೆಯ್ಯ್‌) * ಸಿಲ್ಕು] 

ಕೈಸು "ಕೆಯ್ಸು' ನೋ. 

ಕೈಸುಡು (ಕ್ರಿ). ೧. ಕೈಯನ್ನು ಸುಡು: ಕಡುತಣ್ಣುಗೆಟ್ಟು 
ಕಿಚ್ಚಿನೊಳೊಡಗೂಡಿದ ನೀರ್‌ ಬಲಕ್ಕೆ ತೀವ್ರತೆಯಿಂ ಕೈಸುಡುವಂ 
[ಪಾಠಾಂ. ಇಡಬಾರದಂ]ತೆ (ಧರ್ಮಾಮೃ. ೨-೭೮). ೨. (ಆಲಂ) 
(ನಷ್ಟಪಟ್ಟು) ಅನುಭವಕ್ಕೆ ಬಂದಿರು: ಆ ವ್ಯಾಪಾರದಿಂದ ಆಗಲೆ 
ಕೈಸುಟ್ಟದೆ (ರೂಢಿ). [ಕ್ವ (ಆ ಕೆಯ್ಕ್‌) 4 ಸುಡು] 

ಕೈಸುರಗಿ "ಕೆಯ್ಸುರಿಗೆ' ನೋ. 

ಕೈಸುರಿಗೆ "ಕೆಯ್ಬುರಿಗೆ' ನೋ. 

ಕೈಸೂಟಿ (ನಾ). ಕೈಯ ಚಾಲಾಕಿ; ಕೈಚಳಕ: ಅನೇಕ ಮೊದಲ 
ಗಿತ್ತಿಯರು ತಲೆಯನ್ನು ಪೂರ್ತಿ ತಗ್ಗಿಸಿಕೊಂಡೇ ' ಇರುತ್ತಾರೆ, ಅದು 
ಹೇಗೆ ನೋಡುವರೋ ಏನು ತಾನೋ? ಕೈಸೂಟಯೋ? ಸೀದ ಸ್ವಲ್ಪವೂ 
ತಪ್ಪದಂತೆ, ವರನ ತಲೆಯ ಮೇಲೆಯೇ ಸುರಿಯುತ್ತಾರೆ (ಸುವಸಂ. ೫೪). 

[ಕ್ಕೆ (ಆ ಕೆಯಾ) + ಸೂಟಿ] 

ಕೈಸೂರೆ "ಕೆಯ್ಸೂಜ್‌? ನೋ. 

ಕೈಸೂಲ (ನಾ). ಸೂರೆಮಾಡುವವಳು; ಲಟಮಾಡುವವಳು: 
ನಾರಿ ನಲ್ಲನ ಮನೋಹಾರಿ ಪತಿ ಚಿತ್ತ ಕೈಸೂಜಕಿ ಮಿಗೆ ಸುಂದರಶರೀಂ 
(ನವಮೋ. ೩-೧೬). [ಕೈಸೂಆಕ (೮ ಕೆಯ್ಲೂಟ್‌) + -ಇ,) 

ಕೈಸೂಐಕ "ನೆಯ್ಸೂಅಿ ನೋ. 

ಕೈಸೂಲಕಿಗಾಲ (ನಾ). ಕೊಳ್ಳೆ ಹೊಡೆಯುವವನು; ಲೂಟಿಮಾಡು 
ವವನು: ಕಡುಮನದ ಕೈಸೂಆಕಿಗಾಜರನಡಗೆಡಹಿದನು (ಕುವ್ಯಾಭೀ. 
೫-೨೩). [ಕೈಸೂಟ್‌ (ಆ ಕೆಯ್ಬೂಜಕಿ) + -ಕಾಜ] 

ಕೈಸೂಲಕ್‌ಗೊಡು (ಕ್ರಿ). ಕೊಳ್ಳಿಹೊಡೆಯಲು ಎಡೆಗೊಡು; ಲೂಟಿ 
ಮಾಡಲು ಅವಕಾಶಕೊಡು : ಮೋಹಾಂಧಕಾರಕೆ ಕರಣವನು 
ಕೈಸೂಜಕೆಗೊಟ್ಟನು ನಿಜದೊಳೆಚ್ಚಲದೆ (ಕುವ್ಯಾದ್ರೋ. ೭-೪). 

[ಕೈಸೂಜಕಿ (ಆ ಕೆಯ್ಸೂಜಕಿ) + ಕೊಡು] 
ಕೈಸೂಲಕಿಗೊಳ್‌ "ಕೆಯ್ಲೂಟ್‌ ಗೊಳ್‌? ನೋ. 


ಕೊಟ್ಟಿಉ 


೨೧೪೫ 


ಕ 


ಕೈಸೊರೆ 


| ಕೈಸೊಲ್‌ವೋಗು (ಕ್ರಿ). ಕೊಳ್ಳೆಹೋಗು; ಲೂಟಓಯಾಗು: 
ಕಾಮರಾಜವಿಜಯಂ ಕೈಸೂಜಕಿವೋಯನ್ತು (ದಶಕು. ೪-೫೦). 
[ಕೈಸೂಆಕಿ (ಆ ಕೆಯ್ದೂಜಕ) 4 ಪೋಗು,] 
ಕೈಸೆಕೆ (ನಾ). ೧. ಕಿರಣದ ಶಾಖ, ಉಷ್ಣತೆ. ೨. (ಆಲಂ) 
ಪ್ರಭಾವ; ಪರಾಕ್ರಮ : ಸದೆ ನೋಹಿಕೊಂಡಿರೆ ಮುದ್ರೆಯಿಟ್ಟಿ ರಾಜಂಗೆ 
ಕೈಸೆಕೆಯ ತೋಜುವೆನೆನುತ್ತೆ (ಭಾವಚಂ. ೬-೩೪). "ಕೈಬಿಸಿ' ಪರಾ. 
[ಕ್ಕೆ (ಆ. ಕೆಯ) + ಸೆಕೆ) 
ಕೈಸೆರೆ "ಕೆಯ್ಸೇಜೆ' ನೋ. 
ಕ್ರೆಸೆರೆಗೈ (ಕ್ರಿ). ಸೆರೆಹಿಡಿ; ಬಂಧಿಸು; ದಸ್ತಗಿರಿಮಾಡು : ಪ್ರತಿ 
ಯಾಗಿ ಕೈಸೆರೆಗೈದರಾಳರಸರು ನಾಯಕರೆಲ್ಲರ (ಇಂಚಾಪ. ೩೮-೮೦). 
[ಕೈಸೆರೆ (ಆ. ಕೆಯ್ಸೆಆಕಿ) + ಗೈ (ಆ ಕೆರ್ಯ,)] 
ಕೈಸೆರೆಯಾಗು (ಕ್ರಿ). ಬಂಧಿತನಾಗು; ಕೈದಿಯಾಗು : ಅವಳಲ್ಲಿ 
ಕೈಸೆರೆಯಾಗಿ ಕರಿನ ಶಿಕ್ಷೆಗೆ ಗುರಿಯಾದಳು (ಪುನರು. ೪೯೩). 
[ಕೈಸೆರೆ (ಆ. ಕೆಯ್ಸೆಣಕಿ) + ಆಗು] 
ಕೈಸೆಳನೆ (ನಾ). ಕೈಯಲ್ಲಿ ಹಿಡಿದುಕೊಳ್ಳುವ ಬೆತ್ತ, ಕೋಲು: 
ಮುಂದಲೆ ಚುಂಗಡಿ ಸುತ್ತಿದ ಹಚ್ಚಡ ಹೊಂದೊಡವಾಂತೆ ಕೈಸೆಳವೆ 
ಬಂದು ಭೂವರಗೆ ಸಾಪ್ಟಾಂಗವೆಅಗಿಯೆದ್ದು ನಿಂದು ಬಿನ್ನವಿಸಿದನಿಂತು 
(ಭರಚ. ೧೨-೫೧). [ಕೈ (ಆ ಕೆಯತ್ಕ್‌) + ಸೆಳವೆ] 
ಕೈಸೆಅಕೆ "ಕೆಯ್ಸೆಅ್‌' ನೋ. 
ಕೈಸೇಲತೆಗೊಳ್‌ "ಕೆಯ್ಸೇಖೆಗೊಳ್‌' ನೋ. 
ಕೈಸೆಅಕಿನಿಡಿ "ಕೆಯ್ಸೆಆತಿವಿಡಿ? ನೋ. 
ಕೈೈಸೇರಿಸು (ಕ್ರಿ). ಕೈಗೆ ಸೇರುವಂತೆ ಮಾಡು ; ದೊರಕಿಸಿಕೊಡು: 
ಸಂತಾನ ಸೌಭಾಗ್ಯ ಸಂಪತ್ತುಗಳನು ಶ್ರೀಕಾಂತನು ಕೈಸೇರಿಸುವನು 
(ಹದಿಬ. ೩-೫೦). [ಕೈಸೇರು (ಆ ಕೆಯ್ಬೇರ್‌) + -ಇಸ್ಮು] 
ಕೈಸೇರು "ಕೆಯ್ಸೇರ್‌' ನೋ. 
ಕೈಸೇವಗೆ (ನಾ). ಕೈಯಿಂದ ಮಾಡಿದ ಸೇವಿಗೆ: ಕುಂಬಳದ ಕಾಯ 
ಕೈಸೇವಗೆಯ ಸಮವಾಗಿ ಸಂಬಳಿಸಿಕೊಂಡೊಣಗಲಿಕ್ಕಿ (ಸೂಪಶಾ. ೧-೫೩). 
[ಕೈ (ಆ ಕಯ್‌) + ಸೇವಗೆ) 
ಕೈಸೇನೆ (ನಾ). ೧. ಕೈಯಿಂದ ಮಾಡುವ ಉಪಚಾರ; ಕೈಂಕರ್ಯ. 
"ಕೈಸೇನೆಗೊಳ್‌' ಪರಾ. ೨. (ಆಲಂ) ಏಟು ; ಪೆಟ್ಟು: ಗಲಾಟಿ 
ಮಾಡಿದರೆ ಕೈಸೇನೆ ಬೀಳುತ್ತದೆ. (ರೂಢಿ). [ಕ್ಕೆ (ಆಲ ಕೆಯಾ) + ಸೇವೆ] 
ಕೈಸೇನೆಗೊಳ್‌ (ಕ್ರಿ). ಕೈಸೇನೆಯನ್ನು ಸ್ವೀಕರಿಸು; ಕೈಂಕರ್ಯ 
ವನ್ನು ಅಂಗೀಕರಿಸಿಕೊ; ಕಾಲ ಕಾಲಗಳಲ್ಲಿ ಎಣ್ಣೆಸೆ ಸಾಲಳರ 
ಕೈಸೇವೆಗೊಳುತ ಕೃಪಾಳು ಅವರಭಿಲಾಷೆಗಳ ಪೂರಯಿಸಿ ಕೊಡುತಿಪ್ಪ 
(ಜಗದಾ. ೨೧೬). [ಕೈಸೇವೆ + ಕೊಳ್ಳ] 
ಕೈಸೊಡರ್‌, ಕೈಸೊಡರು (ನಾ). ಕೈದೀಪ; ಸಣ್ಣ ದೀಪ: ಸಮಸ್ತ 
ಜನಜಂಗುಳಿ ಕೈಸೊಡರ್ಗಳ ಸಾಲ ಸಂದಣಿಯ (ಜೈಮಿಭಾ. ೩೧-೧೪). 
ಫೈಸೊಡರು: ಕೈಯಲ್ಲಿ ಹೊನ್ನೆ ಎಣ್ಣೆಯ ದೊಡ್ಡ ಕೈಸೊಡರನ್ನು 
ಹಿಡಿದುಕೊಂಡು ಹೊರಗೆ ಬಂದರು (ಕಂಬಹು. ೭೬). 
[ಕೈ (ಆ ಕಯ್‌) + ಸೊಡರ್‌,] 
ಕೈಸೊಡರು "ಕೈಸೊಡರ್‌' ನೋ. 
ಕೈಸೊರೆ (ನಾ). ಕಹಿಯಾದ ಸೋರೆ: ' ಕಲಿಮನವು ಕೈಸೊರೆಯೆ 
ಸುಭಟರ್ಗೆಂದನಸುರಾರಿ (ಕೊ ಗಯ. ೨೫-೭೮); ಆಮೂರ್ತಬಳ್ಳಿ 
ಸೊಪ್ಪಿನಲ್ಲಿ ಇಂಬಿಹುಳಿಯೊಳಗೆ ಲೇಪಹಾಕುವುದು. ಇಷ್ಟರಿಂದ ಮಾರಿದರೆ 
ಕೈಸೊರೆಯ ಸೊಪ್ಪುತಂದು ಕಟ್ಟುವುದು (ವಾಶಾಚಿ. ೪-೩). "ಕಯ್ಸೊರೆ' 
| ಪರಾ. [ಆ ಕಯ್ಯ್ಯ್‌* ಸೊಕ್ಕಿ] 


ಕೈಸೋಂಕು 


ಕೈಸೋಂಕು (ನಾ). ಕೈಯಿಂದ ಮುಟ್ಟುವಿಕೆ; `ಹಸ್ತಸ್ಸರ್ಶ | 
ಅತ್ತೆಮ್ಮ . . . ತುಸು ಸಲುಗೆಯಿಂದ ಮೈದಡವಲು ಪ್ರಯತ್ನಿಸಿದಳು. 
ಆ ಹುಡಿಗೆಯೋ ಅದನ್ನು ತನ್ನ ಮೈಯಿಂದ ಕೊಡಸಿಕೊಂಡಂತೆ ಮಾಡಿ, 
ಒರೆಸಿ ಅನಳ ಕೈಸೋಂಕು ಜಾಡಿಸಿಬಿಟ್ಟಿಳು (ಇಪ್ಪಕ. ೨೧೫). 
[ಕೈ (ಆ ಕೆಯಾ) + ಸೋಂಕ್ಕು) 
ಕೈಸೋದಿಸು (ಕ್ರಿ). ಕೈಯಿಂದ ಹುಡುಕು: ಶ್ರಾನಕರ್ಭಯ 
ಗೊಂಡಲ್ಲಿಂದಿತ್ತ ರಾತ್ರಿಯೊಳನ್ನಮಂ ಬೇಡಿಕೊಂಡು ಸ್ರಾವೆಯೊಳು 
ಬಸದಿಯೊಳಿಟ್ಟಿರ್ದು ಬಾಗಿಲಂ ಮುಚ್ಚಿ ಬೆಳಗಾದಾಗಳು ಗವಾಕ್ಷದ 
ಬೆಳಗಿನೊಳೊರ್ವರ್ಗೊರ್ವರ್‌ ಕೈಸೋದಿಸಿಕೊಂಬುದು ಪಗಲು 
ಪೊರಮಡಲಾಗದೆಂಬುದುಂ (ಕಗವಿ. ೧೧೧ ರಾಜಾವಳೀಕಥೆ). 
(ಕೆ, (ಆ ಕೆಯ) + ಸೋದಿಸು) 
ಕೈಸೋಲ್‌, ಕೈಸೋಲು (ಕ್ರಿ). (ಆಲಂ) ಆಯಾಸಗೊಳ್ಳು; 
ಬಳಲು; ಶಕ್ತಿಗುಂದು; ಸುಸ್ತಾಗು : ಬಲ್ಲಿದಕೊಳು ಕಾದಿ ಕೈಸೋತು 
ಕನಲುವದುಕ್ಕವಂತಿರಲಿ (ಮೋಹತ. ೫-೪೭) ; ಅಖಿಳ ಪ್ರಾಣಿಗಳಾಯು 
ರಾಶಿಯಂ ನವನವಕಮೆನಲಳೆದು ಕೈಸೋತು ಚರನುಗಿರಿಯಗ್ರದಿಂ 
ಬೀಸಿಡಲೈ (ವೆಂಕಾರಾ. ೫-೨-೨೧). ಕೈಸೋಲು: ಈ ಮದುವೆ ಮಾಡಿ 
ನಾನು ಕೈಸೋತಿದ್ದೇನೆ (ರೂಢಿ). [ಕ್ಕೆ (ಆ ಕೆಯ) * ಸೋಲ್‌) 
ಕೈಸೋಲು "ಕೈಸೋಲ್‌' ನೋ. 
ಕೈಹಂಚು, ಕೈಹೆಂಚು (ನಾ). ಕೈಯಿಂದ ಮಾಡಿದ ಸಣ್ಣ ಹಂಚು; 
ನಾಡ ಹಂಚು; ಓಡು: ಇದರಾಚೆ ಕೈಹಂಚು ಹೊದಿಸಿದ ಮೂರು 
ಮನೆಗಳು (ಮೂರುದಾ. ೨೦೩). ಕೈಹೆಂಚು: ಮಣ್ಣಿನ ಗೋಡೆ 
ಎಬ್ಬಿಸಿ ಕೈಜೆಂಚು ಹೊದಿಸಿದ್ದರೆಂ (ಮಲೆಮ. ೩೨೮). 
(ಕೈ (೮ ಕೆಷತ) + ಹಂಡ್ಕು] 
ಕೈಹಂದು(ಕ್ರಿ).ಕೈ ಅಲುಗಾಡು, ಕದಲು: ಕೈಹಂದಿ ಕರೆಯುತ್ತಿದ್ದ 
ಹಾಲಿನ ಧಾರೆಯೊಂದು ನೆಲದ ಪಾಲಾಯಿತು (ಪ್ರಶ್ನೆ. ೫೪). 
(ಕೈ (ಕೆಯ) + ಹಂದು) 
ಕೈಹಚ್ಚು (ಕ್ರಿ). ೧. ತೊಡಗು; ಆರಂಭಿಸು: ಅವಳನ್ನು ಹುಡುಕುವ 
ಕೆಲಸಕ್ಕೆ ಕೈಹಚ್ಚಿದನು (ಮಣಿಸ. ೮೦); ಇಬ್ಬರೂ ಮಾತಾಡುತ್ತ 
ಇಸ್ಪೇಟಗೆ ಕೈಹಚ್ಚಿದರು (ಮರಳಿ. ೨). ೨, (ಆಲಂ) ತರಾಟಿಗೆ 
ತೆಗೆದುಕೊಳ್ಳು; ಬಯ್ಯು : “ನೀನು ಬಂದು ನನ್ನ ಮನೆ ಹಾಳುಮಾಡಿದೆ 
ನನ್ನು ಮಕ್ಕಳನ್ನು ತಿಂದು ತೇಗಿದೆ* ಎಂದು ಹಗಲಿರುಳು ಸೊಸೆಗೆ 
ಕೈಹಚ್ಚುತ್ತಿದ್ದಳು (ಜಮಿಾನ್ನಾ. ೨೯). [ಕೈ (ಎ ಕೆಯ್ಯ) * ಹಚ್ಚು] 
ಕೈಹಣ (ನಾ). “ಸರ್ಕಾರಿ ಕೆಲಸದ ಖರ್ಚಿಗಾಗಿ (ಒಬ್ಬನಿಗೆ) ಮುಂಗಡ 
ನಾಗಿ ಕೊಟ್ಟ ಹಣ: ಕೈಹಣ * (12೧8೭೩೬. ಇಂಕನಿ). 
[ಕೈ (ಆ ಕೆಯ್ಯ) + ಹಣ (೮ ಪಣ್ಮ)] 
ಕೈಹತ್ತು (ಕ್ರಿ). ೧. ಕೈಸೇರು; ದೊರಕು ; ಸಿಗು; ಲಭಿಸು : ಅದರ 
ಒಂದಿಷ್ಟು ರಸವನ್ನು ಹಿಂಡಿ... ತಾಮ್ರದ ತಗಡು ಚಿನ್ನೆವಾಗುತ್ತದೆಂದು 
ಈ ಗ್ರಂಥದಲ್ಲಿದೆ. ಅದು ಇನ್ನೂ ಕೈಹತ್ತಲಿಲ್ಲ (ನಿಷ್ಕಾಮ. ೩೨). 
೨. ಕೈಗೆ ಅಂಟಿಕೊಳ್ಳು : ಹಳೆಯ ಬದ ಪಾಕು, ಕಾಯಲಿಟ್ಟು , .. 
ಕೈಹಶ್ತದಂತೆ ತುಪ್ಪನ ತೊಡೆದುಕೊಂಡು (ಸಕವೈ. ೨೨೬). ೩, (ಆಲಂ) 
ವಶವಾಗು; ದಕ್ಕು: ಅನ್ಯಾಯದ ಹಣ ಕೈಹತ್ತುವುದಿಲ್ಲ (ರೂಢಿ). 
[ಕ್ಕೆ (ಆ ಕೆಯ) * ಹತ್ತು, (ಆ ಸತ್ತ್ರ್ಯು)) 
ಕೈಹತ್ತುಗೆ (ನಾ). ಕೈಗೆ ತಗುಲಿಕೊಂಡಿರುವಿಕೆ, —ಹೊಂದಿರುವಿಕೆ; 
ಕೈಯಾಸರೆ: ಹೊತ್ತ ಮೋನದ ... ಕೈಹತ್ತುಗೆಯ ಮೋಜಕಿಯ 
ಮಹೀಪತಿ ಹೊಕ್ಕನರಮನೆಯ (ಕುವ್ಯಾದ್ರೋ. ೧-೧೧). 
[ಕೈ (ಆಕೆಯ) * ಹತ್ತುಗೆ (ಆ ಪತ್ತುಗೆ)] | 


೨೧೪೬ 


ಕೈಹೊಡೆೆ 


ಕೈಹದ (ನಾ). ೧. ಕೈಚಳಕ: ಹೇಳು ಸಾಕಾರಾದಡಾಗಕಿ 
ಮೇಲಣಾಹವದೊಳಗೆ ಕೈಹದ [ಪಾಕಾಂ. ಸ]ದೇಳಿಗೆಯ ಕೌತುಕವ 
ನೆನುತಲೆ ಖಂಡೆಯವ ರುಡಿದ (ತೊರರಾ. ೩-೫-೫). ೨. ಕೈತಡೆಯು 
ವಷ್ಟು; ಕೈಗೆ ಹಿತವಾಗುವಷ್ಟು : ನೀರು ಕೈಹದವಾಗಿ ಕಾದಿಜೆ 
(ರೂಢಿ). ೩, ಅಭ್ಯಾಸದಿಂದ ಬರುವ ಕೈ ಚೂಟ ; “ನೈಪುಣ್ಯ : 
ಹಲವು ನರ್ಷಗಳ ಅಭ್ಯಾಸದಿಂದ ಅವನಿಗೆ ಕೈಹದ ಬಂದಿದೆ (ರೂಢಿ). 
[ಕ್ಕೆ (ಲಿ ಕೆಯ್ಯ) * ಹದ (£ ಪದ್ಮ)) 
ಕೈಹವ (ನಾ). ಹತ್ತಿರದವರು; ಪಕ್ಷದವರು: ವೈಯಿಶ್ಶರು ಅವರಿಗೆ 
ಶಾಪಯಿಟಿರು ಅಮೇಲೆ ಕೈಹನರು ಬಂದು ಅಪ್ಪ ಅಪ ಯೇಳಿ ಬಂನಿ 
ಯಂದರು (ಎಕ. ೫೪೫, ಗುಬ್ಬಿ. ೬೦-೮; ? ಕೃಶಾ). (2) 
ಕೈಹಸ (ನಾ). ಕೃಯ ಆರ್ಪು, - ಸಾಮರ್ಥ್ಯ, --ಪರಾಕ್ರಮ 
(7) : ಚೆಸವುದಳಿವುದು ಚಾಚುವುದು ಜಾಳಿಸುವು ದೊತ್ತಂಬರಿಸುವುದು 
ಕೈಹಸದ ಮೈಹಸದಬ್ಬರದ ಸಮರಂಗದುಬ್ಬರದ ರೆಸವನೇವೊಗಳುವೆನು 
(ತೊರರಾ. ೩-೧೩-೩೬). (ಕ್ಕೆ (ಆ ಕೆಯ) + ಹಸ?) 
15| ಕೈಹಾಕು (ಕ್ರಿ). ೧. ಕೈಯನ್ನಿರಿಸು; ಕೈನೀಡು; ಕೈಹಚ್ಚು : 
ಚೇಳಿನ ಮಂತ್ರವರಿಯದವ ಹಾವಿನ ಹುತ್ತಕ್ಕೆ ಕೈಹಾಕಿದ ಹಾಗೆ (ಗಾದೆ). 
೨. ತೊಡಗು; ಪ್ರಾರಂಭಿಸು: ಸರ್ವ ಕಾರ್ಯವನ್ನೂ ಮುಗಿಸಿ 
ಹೋಗಬೇಕೆಂದು ಈ ರೂಮಿಗೆ ಬಂದು ಕಾರ್ಯಕ್ಕೆ ಕೈಹಾಕಿದಳು 
(ಪರಿಣೀ. ೨೧); ಆಂತರಂಗ ಪರೀಕ್ಷೆಗೆ ಕೈಹಾಕಿದಳು (ನಿಷ್ಕಾಮ. ೨೦). 
[ಕೈ (ಆ ಕೆಯ್ಯ್‌) * ಹಾಕು (ಆ ಪಾಯ್ಕೂ,)] 
ಕೈಹಾರ (ನಾ). ೧. ಸೌಲಭ್ಯ; ಸೌಕರ್ಯ; ಅನುಕೂಲತೆ : ತುದಿಗೆ 
ಗೆಲನೀ ರಾಘವಂಗಿಲ್ಲದಿರೆ ಕೈಹಾರದಲಿ ನಮ್ಮನು ಸದೆಯದಿರನೆಂದಳ್ಳೆ 
ವಾಜಕಿತು ಸಕಲಸುರನಿಕರ (ತೊರರಾ. ೬-೫೧-೧೪). ೨. ಹೆಗಲಮೇಲೆ 
ಹೊರುನ ಭಾರವನ್ನು ಆಯಾಸ ಪರಿಹಾರಕ್ಕಾಗಿ ಸ್ವಲ್ಪ ಫೆಳಗೆ 
ಇಳಿಸಿ ತೋಳುಗಳ ಮೇಲೆ ಇರಿಸುವುದು: (ಕಿ). ೩. “ಕತ್ತಿ” 
(ಪ್ರಭಣ್ಣ); ಪೂರಾಯಗಾಯದಿಂದನಿಬರೆ ತಲೆಯ ಕೈಹಾರದಿ 
ಹಾಜಲಿಕ್ಕಿದನು (ಮೋಹತ. ೩೪-೨೭). [2] 
ಕೈಹಾರೆ (ನಾ). ಸಣ್ಣ ಹಾರೆ: ಕಮಲದಳ ಕೊಡತಿಗಳ ಕೈಹಾರೆಗಳ 
ನಳವಡಿಸಿದರು ವಹಿಲದಲಿ (ಕುವ್ಯಾದ್ರೋ, ೩-೩). 
[ಕ್ರೈ (ಆ ಕೆಯ್ಯ) + ಹಾರೆ (ಆ ಪಾಕೈ)) 
ಕೈಹಾಳೆ, ಕಯಿಹಾಳೆ (ನಾ). ೧. ಕೈಯಲ್ಲಿ ಇಟ್ಟುಕೊಂಡಿರುವ 
ಹಾಳೆ, ಕಾಗದ (1): ಚೀಟು ನಿಮ್ಮ ಕೈಹಾಳೆಯಲ್ಲಿ ಅದೆ 
(ಸುಂಕಬಂ. ೩). ಕಯಿಹಾಳೆ : ೨. ಚಿಕ್ಕಪುಸ್ತಕ; ಕೈಹೊತ್ತಗೆ: 
*ಕನಳಿಕಂ ಕಯಿ [ಪಾಠಾಂ. ಕೈ) ಹಾಳೆ? (ಮಂಗರಾ. ೧೦೫-೧೪). 
(ಕೈ (ಆ. ಕೆಯ್ಯ) * ಹಾಳ್ಕೆ (ಆ ಪಾಳೆ) 
ಕೈಹಿ "ಕಯ್ಸೆ' ನೋ. 
ಕೈಹಿಡಿ "ಕೆಯ್ವಿಡಿ' ನೋ. 
ಕೈಹಿಡಿತ (ನಾ). ಕೈಯ ಅಂಕೆ; ಹತೋಟಿ; ವಶ: ಮನೆಯ 
ಕೆಲಸ ತನ್ನ ಕೈಹಿಡಿತ ತಪ್ಪಿಸಿಕೊಂಡು ಸ್ವೇಚ್ಛೆಯಾಗಿ ಬೆಳೆಯುವುದಕ್ಕೆ 
ಮೊದಲಾಯಿತು (ಯೋಧಪು. ೩೦). [ಕೈ (೮ ಕಯ್‌) + ಹಿಡಿತ) 
ಕೈಹಿಡಿತೆ "ಕೆಯ್ವಿಡಿತೆ' ನೋ. 
ಕೈಹಿಡಿಸು "ಕೈವಿಡಿಸು' ನೋ. 
ಕೈಹಿಸೋರೆ "ಕಯ್ಬೆಸೊರೆ' ನೋ. 
| ಕೈಹೊಡೆ, (ಕ್ರಿ). ೧. ಚಪ್ಪಾಳೆ ತಟ್ಟು. ೨. ತಿರಸ್ಕಾರ ತೋರಿಸು: 
ಒಡಲೊಳಗೆ ತನ್ಮನುವ ಸೇರಿಸಿ ಕಡುವಿಷಯ ಕರುಣಾ ವ್ಸ ಗಳು 
ಕೈಹೊಡೆದು (ಶರೀಫ. ೧೧). [ಜ್ರೈ( ೭ ಕೆಯ) ಹೊಡೆ, (-ಆ ಫೊಡೆ,)] 


10 


20 


80 


33 


45 


ಕೈಹೊಡ್ಕೆ 


ಕೈಹೊಡೆ "ಕೆಯ್ಬೊಡೆ ನೋ. 
ಕೈಹೊತ್ತಗೆ (ನಾ). ಕೈಯಲ್ಲಿ ಹಿಡಿದುಕೊಳ್ಳುವ ಹೊತ್ತಗೆ; ಕಿರು 
ಹೊತ್ತಗೆ; ಸಣ್ಣ ಪುಸ್ತಕ: ಆರುನೂರೆಂಟು ಷಟ್ಟಿದದ ಕೈಹೊತ್ತಗೆ 
ಯೊಳಾ ರಸದ ಪನಿ ಮೂರನಳವಡಿಸಲಾಗದಾ ಕಾರಣದಿ ಪರಿಣತರು 
ಮನ್ನಿಪ್ಪುದು (ಭರಭ. ೯ ಕಡೆನುಡಿ), 
ಕೈಹೊಯ್‌ "ಕೆಯ್ದೊಯ್‌' ನೋ. 
ಕೈಹೊಯ್ಸು (ನಾ). ಕೈಗಳ ಹೊಡೆತ; ಕೈಚಪ್ಪಾಳೆ: ಹೊಕ್ಳಿಲಯ 
ಲಾಜಜೆ ಮುರಿಡು ಬರ್ಪವಂ ರಾಣಿಯರ ನಗೆಯ ಕೈಹೊಯ್ಲ ವಾದ್ಮದ 
ಗತಿಯ ನರ್ತಕಂ (ಚಿಬಪು. ೮-೧೧). 
(ಕೈ, (ಆ. ಕೆಯ) * ಹೊಯ್ದು (ಆ ಫೊಯ್ಲು)] 
ಕೈಹೊಲ “ಕೆಯ್ವೊಲ' ನೋ. 
ಕೈಹೊಲಸುಗಾಅ (ನಾ). (ಯುದ್ಧದಲ್ಲಿ ಶತ್ರುಗಳ ರಕ್ತದಿಂದ) 
ಕೈಯನ್ನು ಹೊಲಸುಮಾಡಿಕೊಳ್ಳುವವನು; ಶತ್ರುಗಳನ್ನು 
ಸಡೆಬಡಿಯುವವನು; ಮಹಾ ಪರಾಕ್ರಮಿ (?): ಕೆಲಬಲದ 
ಮನ್ನೆಯರ ಹೊಯ್ಯಗ್ಗಳೆಕೆ ಕೊಂಬುದೆ ಭೀಮನಲಿ ಕೈಹೊಲಸುಗಾಜನು 
ಹಿಂಡಿದನು ಕೌರವ ಸಹೋದರರ (ಕುವ್ಯಾದ್ರೋ. ೧೩-೪೭). 
(ಕೈ, (ಆ ಕೆಯರ್ಕ್‌) + ಹೊಲಸು (ಪ್ಲ ಪೊಲಸು) * -ಗಾಆ 
(ಆ -ಕಾಜ)] 
ಕೈಹೊಸಕು (ಕ್ರಿ). ಕೈಯನ್ನು ಉಜ್ಜು, ತಿಕ್ಕು. 


ಕೊ 


ಕೊ, "ಕೊಳ್‌? ಪರಾ. 

ಕ್ಕೊ (ನಾ). "ಕೊಳಗ ಎಂಬುದರ ಸಂಕ್ಷಿಪ್ತರೂಪ: ಮೂಲ 
ಸ್ಥಾನಕೆ ಸ೨ ಕೊ ೧೦ ಮಾಚ ಸಮುದ್ರದ ಮೂಡಣ ೧ ಬಸದಿಗೆ ಕೊ 
೧೦ ಪಡುವಣ ಕೋಡಿಯಲ್ಲಿ ಕೊ ೧೦ (ಎಕ. ೩1೪, ನಾಗಮಂ. 
೧೪೦-೬೭೪ ; 1225). (ಆ ಕೊಳಗ] 

ಕೊಂಕ, "ಕೊಂಕ್ಕು' ನೋ. 

ಕೊಂಕ "ಕೊಂಗ್ಳ' ನೋ, 

ಕೊಂಕ್ಕ (ನಾ). ಕೊಂಕು ಉಳ್ಳವನು; ವಕ್ರ: ಇಲ್ಲಿ ಕೊಂಕನಾಗಿ 
ಪುಟ್ಟ ಪಾಸಂಗೆಯ್ದು ಸತ್ತು (ವಡ್ಡಾರಾ, ೧೭೮-೨೬) ; ತಾಳಕಾಯ 
ಮೋಳಿಗೆಯೊಂದಂದದ ಮುರುಡನಷ್ಟವಂಕಂ ಮೊದಲೊಣಗಿದ ಕೂನ 
ಗೊಆಡಿನಂದದ ಕೊಂಕಂ (ಯಶೋಚ. ೨-೪೦). [ಕೊಂಕ್ಕು + -ಆ,] 

ಕೊಂಕ್ಕ (ನಾ). ಕಾಡಿನಲ್ಲಿರುವ ಒಂದು ಪ್ರಾಣಿ: ಬಸವಂ ಕೋಗಿಲೆ 
ಕೊಂಚಿಯಂಚೆ ಕಪಿ ಸಾರಂಗಂ ನವಿಲ್‌ ಕೋಡಗಂ ಮುಸು ಕೊಂಕಂ 
ಪುಲಿ ಬಳ್ಳು (ಲೋಕೋಪ. ೧೨-೧೪) ; ಬಲೆವಜಿದ ಕೊಂಕನಂತೆ 
ಮನೆಯೆ ಗುಜ್‌ಯಾಗಿರ್ಪುದುಂ (ಧರ್ಮಾಮೃ. ೭-೧೬೮); ಶಾಲ್ಮಲಿ 
ಸಂತತಿ ಕೊಂಕ ಪೆರ್ನೊಲಂ (ದಶಕು. ೨-೧೨೦) ; ನರಿ ಭುಜಂಗನಿಲಿ 
ಕೊಂಕನೋತಿಯುಂ... ಪುಲಿಯಕ್ಕೆಲು ಕುಕ್ಕರಿಸಿ ನಲಿವೊಡಂ 
(ಅಟ್ಟಮ. ೨-೧). [?) 


೨೧೪೭ 


ಕೊಂಕಣ 


ಕೈಹೊಸಕಿಕೊಳ್ಳು- ಕೈಯನ್ನು ಉಜ್ಜಿ ಕೊಳ್ಳು, --ತಿಕ್ಕಿಕೊಳ್ಳು: 
ಸೆಟ್ಟು ಜೋಲುಮುಖ ತೋರಿ "ಹೌದು ಎಂಬ ಭಾವಕ್ಕೆ ಸರಿಯಾಗಿ 
ಕೈಹೊಸಕಿಕೊಂಡರು (ಒಡ್ಡಿಉ. ೧೦). 
(ಕ್ಕೇ (ಆ ಕೆಸರ) + ಹೊಸಕು) 


5 | ಕೈಳಾಸಶೈಲ (ನಾ). ಕೈಲಾಸಪರ್ವತ: ಕೈಳಾಸಶ್ಕೀಳ್ಳಿ ಪೋಗಿ 


ತದಗ್ರಸ್ಥಿತ ಚೈತ್ಯಾಲಯಂಗಳನನೇಕವಿಧಾರ್ಚನೆಗಳಿಂದಮರ್ಚಸಿ 
(ಆದಿಪು. ೧೬-೬೨ ವ). [ಕೈಳಾಸ (ಇ ಕೈಲಾಸ) + ಶೈಲ] 
ಕೈಳಾಸಾಚಳೆ (ನಾ). - ಕೈಳಾಸಫ್ಛಿಲ :: ಎಂದು ಕೈಳಾಸಾಚಳಮನೇಜಆಸಿ 
ಧೂಳೀಶಾಲದಿಂ ತಗುಳ್ಳು (ಆದಿಪು. ೧೩-೮೨ ವ). 
[ಕೈಳಾಸ (ನ ಕೈಲಾಸ) + ಅಚಳ (- ಅಚಲ)] 
ಕೈಳಿ (ನಾ). (?) : ಜಲವಿಲ್ಲದ ತಟಾಕದ ಕೈಳಿಯಲ್ಲಿ ಬೆಳೆಯ 
ಬಿಶ್ತಿದಂತಿರಬೇಕು (ಶಿವಮಂ. ೬೨). (2) 
ಕೈಲಸಾಟಿಣ, ಕೈಲಾಟಳ (ನಾ). ಕೈಯಿಂದ ತಿರುಗಿಸುವ ರಾಟಿ, 
—ಚಕ್ರ: ಪಕ್ಕಲೆಯ ಪನ್ನೀರುಗಳು ಹಿಡಿದವು ಹೊಳೆವ ಕ್ಫೇಖಾಟಣದ 
ಕಾಂಚನಮಯದ ದೋಣಿಗಳ (ಕುವ್ಯಾಆ. ೧೨-೧೭). ಕೈಲಾಬಳ : 
ಹೆಗಲ ಪಕ್ಕಲೆಗಳಲಿ ಕವಿದುದು ವಿಗಡ ಪೂತನಿವೃಂದ ಜೀರ್ಕೊಳವಿಗಳ 
ಕೈಖಾಟಳದೊಳ್ಳೈದಿತು ಶಾಕಿನೀ ನಿಕರ (ಕುವ್ಯಾಭೀ. ೫-೩೦). 
(ಕ್ಕೆ (ಆ ಕೆಯತ್‌,) + ಉಟಣ] 


ಕೈೇಯಾಟಳ "ಕೈಲಾಾಟಣ ` ನೋ. 


ಕೊಂಕಡಿ (ನಾ). ಸೊಟ್ಟ ಅಡಿ; ತಪ್ಪು ಹೆಜ್ಜೆ: ಕಟಯಲುಗುತ್ತಿರ 
ಲಡ್ಡಂಮೆಟ್ಟುತೆ ಕುಂಟನಪವೊಲ್‌ ಕೊಂಕಡಿಗಳನಿಡುತಂ 
[ ಪಾಠಾಂ. ಕೊಂಕಾಡಿ ನಿಲುತ್ತಂ] (ಭೃಂಗೀರ. ೧೪-೨೭). 
[ಕೊಂಕ್ಕು + ಅಡಿ,] 


5 | ಕೊಂಕಣ ಕೊಂಗಣ (ನಾ). ೧. ಭಾರತದ ಪಶ್ಚಿಮ ತೀರದಲ್ಲಿರುವ 


ಒಂದು ಪ್ರದೇಶದ ಹೆಸರು, ಒಂದು ದೇಶ; ಸಮಗ್ರ ಕೊಂಕಣ 
ಭುವಂ (ಇಆ ೪, ೨೬೮-೬; 1026) ; ಕೊಂಕಣ ವಿಷಯ ಸಾಧನ 
ನಿಮಿತ್ತಂ (ಎಕ. ೪11, ಶಿವಮೊ. ೪-೩೫ ; 1122); ಮಾಳವ ಮಗಧ 
* * ೬ ಕೊಂಕಣ ಸಿಂಧು ಹಮ್ಮಾರ (ಚಿಬಪು. ೬-೪೯) ; ಬೀಸುತ ಬಂತೈ 
ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ (ಕಎಪು. ೨೯-೨) ; ಕೊಂಕಣ 
ಸುತ್ತಿ ಮೈಲಾರಕ್ಕೆ ಹೋದಹಾಗೆ (ಗಾದೆ). ೨. ಕೊಂಕಣ ದೇಶದವನು: 
ಕೊಂಕಣನ ಕೊಡೆ ನೋಡೆ [ಪಾಠಾಂ. ನಾಡೆ) ನೋಡೆ ಹಾಜಾದುದಲ್ಲಿ 
(ತಿರುಕ. ೩-೧೬) ; ತೆಲುಗ ತಿಗುಳ ಕೊಂಕಣ ಮಲೆಯಾಳರು ಸುಲಲಿತ 
ಕರ್ಹಾಟಳ ಜನರು (ಕಂನವಿ. ೨೩-೭೫) ; ತೆಂಕಣದೇಶಕ್ಕೆ ಹೋಗಿ 
ಕೊಂಕಣ ಕೆಟ್ಟ (ಗಾದೆ. ಕೊಂಗಣ: ೧. ವಾರಿಧಿಯ ತಡಿನಿಡಿದು 
ನಡೆದುದು ಭೂರಿಬಲ ಕೊಂಗ (ಪಾಠಾಂ. ಕ]ಣದ ಕೋಹುಗಳೋರಣದ 
ಕರವ[ಪಾಠಾಂ. ವಿ]ಳಿಯಲಾ ಹಿಮದೆವನಿಮಂಡಲವ (ತೊರರಾ. ೪-೯-೪). 
[< ಸೆಂ ಕೋಂಕಣ] 


ಕೊಂಕಣದಲ್ಲಳ 


ಕೊಂಕಣದಲ್ಲಳ (ನಾ). ಕೊಂಕಣ ದೇಶದವರಿಗೆ ಭಯವನ್ನುಂಟು 
ಮಾಡುವವನು; ಒಂದು ಬಿರುದು: ಪ್ರತ್ಮಕ್ಷ ನಿಕ್ರಮಾದಿತ್ಕಂ 
ಗಣ್ಣ ಕಾಳಾನಳಂ ಕೊಂಕಣದಲ್ಲಳಂ ಗಣ್ಣರ ಮೇರು (ಎಕ. ೪1, ಶಿಕಾರಿ. 
೧೫೧-೧೪ ; 1047) ; (ಕಇ. 2%, ೪೧-೫ ; 11ನೆಯ ಶತ ನೋ). 
[ಕೊಂಕಣ + ತಲ್ಲಳ (೮. ತಬ್ಲಟಿ)) 
ಕೊಂಕಣದೇವ (ನಾ). ಒಬ್ಬಾತನ ಹೆಸರು : ಅನ್ತಾ ವಸುಧಾಧಿಪಂಗೆ 
ತನಯಂ ಕಲಿ ಕೊಂಕಣದೇವ (ಎಕ. ೫1, ಚಿತ್ರದು. ೭೪-೭ ; 968). 
[ಕೊಂಕಣ * ದೇವ] 
ಕೊಂಕಣಭಯಂಕರ (ನಾ). - ಕೊಂಕಣದಲ್ಲ್ಗಳ: ಕರಹಾಟ 
ವಜ್ರಕವಾಟ ಕೊಂಕಣ ಭಯಂಕರಂ (ಸೌಇಇ. XX, ೧೯-೩೦ ; 1015). 
[ಕೊಂಕಣ 4 ಭಯಂಕರ] 
ಕೊಂಕಣಸ್ಥ (ನಾ). ಕೊಂಕಣದೇಶದವನು : ಗೌಡ ಸಾರಸ್ವತರು 
ಕೊಂಕಣಕ್ಕೆ ವಸಾಹತು ಬಂದು ನೆಲೆಸಿದ್ದರಿಂದ ಕೊಂಕಣರು, ಕೊಂಕಣ 
ಸ್ಮರು ಕೊಂಕಣಿಗರು ಎಂಬ ಹೆಸರನ್ನು ಪಡೆದರು (ತುಳುನಾ. ೧೬೦). 
[ಆ ಸಂ. ಕೋಂಕಣಸ್ಥ] 
ಕೊಂಕಣಿ (ನಾ). ೧. - ಕೊಂಕಣಸ್ಕ : ತೋಟ ಸೊಕ್ಕಿದರೆ ಆಡನಿರಿಸು, 
ನಾಡು ಸೊಕ್ಕಿದರೆ ಕೊಂಕಣಿಯನಿರಿಸು (ಗಾದೆ). ೨. ಕೊಂಕಣಸ್ಥರ 
ಭಾಷೆ. [4- ಮರಾ. ಕೋಂಕಣೀ] 
ಕೊಂಕಣಿಕೆ (ನಾ). ಕೊಂಕಣಸ್ಥನ ನಡವಳಿಕೆ: ಲಂಕೆಗೆ ಹೋದರೂ 
ಕೊಂಕಣಿಕೆ ಬಿಡಲಿಲ್ಲ (ಗಾದೆ). [ಕೊಂಕಣ + -ಇಳೆ] 
ಕೊಂಕಣಿಗೆ (ನಾ). ಕೊಂಕೆಣಸ್ಥ: ಉಭಯತಟಿನರ್ತಿಗಳಪ್ಪ 
ಕೊಂಕಣಿಗ ಸಿಂಗಣಿಕ ಶಬರ ಚಾಂಡಾಲ ಪ್ರಭ್ಯೃತಿಗಳೆಲ್ಲಂ (ಸಸಾರ. 
೯೨೩-೧೬) ; ಕೊಂಕುಳಲ್ಲಿ ಕುರು ಸಲ್ಲ, ಕೊಂಕಣಿಗರ ನೆರೆ ಸಲ್ಲ (ಗಾದೆ). 
[ಕೊಂಕಣ + -ಇಗ] 
ಕೊಂಕಣಿಗಿತಿ (ನಾ). ಕೊಂಕಣದೇಶದವಳು; ಕೊಂಕಣದ ಹೆಣ್ಣು: 
ಆಸಗಿತಿ, ಕನ್ನಡಿಗಿತಿ, ಕೊಂಕಣಿಗಿತಿ (ಕಬ್ದಾನು. ೧೯೦ ಪ್ರಯೋ). 
[ಕೊಂಕಣಿಗೆ + -ಇತಿ (೮ -ಇತ್ತಿ)] 
ಕೊಂಕಣೆ (ನಾ). ಒಂದು ಬಗೆಯ ಆಯುಧ: ಡೆಂಕಣಿಗಳಲಿ 
ಕೊಂಕಣೆಗಳಲಿ ಪರಿಘಗಳೆಲಿ ಮುಸುಂಡಿಯುಲಿ (ತೊರರಾ. ೬೩-೩೫-೨೪) ; 
ಮಾಳೆಗತ್ತಿ ಕೊಲ್ಲತ್ತಿ ಕೊಂಕಣ [ಣೆ; ಬಿಡೆಗತ್ತಿ ಸೆಳೆಗತ್ತಿ 
(ದೇವಾಂಪು. ೩-೨೦೧). [೮. ಸಂ. ಕೊಲಂಕಣಿ] 
ಕೊಂಕೆಸ (ನಾ). ಮಲ್ಲಯುದ್ಧದಲ್ಲಿ ಒಂದು ವರಿಸೆ: ನೀರ ಚಿಕಡೇವಂ 
ನೋಟಕರ್‌ ಮೆಚ್ಚಿ ಮೆಲ್ವಗೆಯೊಳ್‌ ಡೊಕ್ಕರೆಯೊಂಟಿ ಮಂಡಿಕರಲಂ 
ಸೀಸಂ ಕರಂ ಕೊಂಕಸಂ ಮಗುಲಸ್ಥಿಂತೀ ಗತಿಭೇದದಿಂ ತೊಡಕಿ 
ತೋರ್ಕುಂ ಸಾಧಕ ಪ್ರೌಢಿಯಂ (ಚಿಕವಿ. ೪-೧೪೬). [?] 
ಕೊಂಕಾಟಿ (ನಾ). ವಕ್ರವಾದ ನಡತೆ, ಚೇಷ್ಟೆ: ಈ ಜನರ 
ಹಣೆಬರಹ . . . ಮಂತ್ರಿಯ ಒಲವು ಕೊಂಕಾಟ ಬಿಡುವುಗಳನ್ನವಲಂ 
ಬಿಸಿತ್ತು (ಪುನರು. ೫೦೦). [ಕೊಂಕ್ಕು + ಅಟ] 
ಕೊಂಕಾಡು (ಕ್ರಿ). ೧. ನಕ್ರೋಕ್ತಿಗಳನ್ನು ಆಡು; ಚಮತ್ಕಾರವಾದ 
ಮಾತನ್ನಾಡು: ಪಾಡುವಾಡುವ ಕೊಂಕಾಡುವ ಮಾಡುನೊಂದು 
ದಿನಸಂಗಳ್ಳಟ್ಟಿದಂ ದೇನ ವಾರವಧೂ ವರ್ಗಮಂ (ಅನ € ಪು. ೪-೭೧). 
೨. ಅಪಹಾಸ್ಯಮಾಡು ; ಚುಚ್ಚಿ ಮಾತನಾಡು : ಇಂತೆನೆ ವಿಫ್ಲೇಶಂ 
ನಗೆಗೂಡಿ ಮರು ಕೊಂಕಾಡಲು ನನ್ನನು ದೂಡಿ (ಗಣೇಶ. ೫-೧೧೨). 
[ಕೊಂಕ್ಕು + ಆಡು] 
ಕೊಂಕಾನ್‌ (ಕ್ರಿ). ಡೊಂಕಾಗು; ಬಾಗಿರು: ತರಳಾಪಾಂಗಂ... 
ಕೊಂಕಾಂತ ಪುರ್ಬೊಂದಿರೆ (ಶಬಶಂ. ೩-೭). [ಕೊಂಕ್ಕು * ಆನ್‌) 


ಮಳಲ 


ಕೊಂಕು 


ಕೊಂಕಿ (ನಾ). ಕೊಕ್ಕೆ; ಕೊಂಡಿ: ಮುರಹರನ ನಿಟ್ಟಿಲುವೆ ಕಟ್ಟಿಗೆ 
ಉರಗರಾಜನೆ ನೇಣು ನರಕೇಸರಿಯ ನಖವೇ ಕೊಂಕಿಯಾದಿವರಾಹ 
ನೆರೆಯಾಗೆ . . . ಹಿರಿಯ ಗಾಳೆವನಿಕ್ಕುವಾ ಬಲೆಗಾಜನುಂ ತಾನೆ 
(ಬಸಪು. ೨೧-೨೮). [?.! ಶುಳು. ಕೊಂಕೆ) 
5| ಕೊಂಕ್ಕಿ (ನಾ). ಕೊಂಕುತನವುಳ್ಳವನು; ವಕ್ರಸ್ತಭಾವದವನು; 
ಕೊಂಗಿ. [ಕೊಂಕ್ಳು + -ಇ್ಯ) 
ಸೊಂಕಿಗೆ (ನಾ). ಕೊಂಕು ಸ್ವಭಾವದವ ನು; ಹಿಂಸ್ರನಡತೆ 
ಯುಳ್ಳವನು: ಬಿರುದರನೊತ್ತಿ ಬೀರರನಡಂಗಿಸಿ ಕೊಂಕಿಗರಂ ಕಬಲ್ಟಿ 
(ಪಂಪಭಾ. ೬-೧೮). [ಕೊಂಕ್ಕು + -ಇಗ) 
10| ಕೊಂಕಿಡು (ಕ್ರಿ). ವಕ್ರತೆಯನ್ನು ಆರೋಪಿಸು; ದೋಷಾರೋಪಣೆ 
ಮಾಡು : ಕನಿತಾನೀತಿಗೆ ಬಾಳ್ವೆವೆಂದೆ ಮನುಜರ್‌ ಕೊಂಕಿಟ್ಟರಿಂತೆಂದು 
ಸುರ್ಕುವನಾ ಬ್ರಹ್ಮನ ತಿಟ್ಟ * ೫ ೬ ಸಿಗ್ಗಿನೊಳೆ ಸಾವತ್ತಲ್ಮನಂ 
ಮಾಡುವಂ (ಸಂಸಪ. ೧೫-೧೨). 
(ಕೊಂಕ್ಕು * ಇಡು] 
15| ಕೊಂಕಿಸು, ಕೊಂಗಿಸು (ಕ್ರಿ). ೧. ಓರೆಮಾಡು; ಬಾಗಿಸು; 
ವಕ್ರವಾಗಿಸು : ತಲೆಯ ನಿವಾಳಿಸಿ ತಳನಂ ಬಾಗಿಸಿ [ಪಾಠಕಾಂ. ಕರವಂ 
ಬಾರಿಸಿ] ನಿಲವಂ ಕೊಂಕಿಸಿ ಬೆರಳಂ ಕೊಂ [ಪಾಠಾಂ. ಬಂ]ಕಿಸಿ 
(ಭೃಂಗೀರ. ೧೫-೨) ; ಕೊಂಕಿಸಿ ಗೋಣ್ಗಳನೊಯ್ಯ ನೆ (ಉದ್ಭಟ. ೪-೩೩); 
ಅನಳ ಕತ್ತು ಕೊಂಕಿಸುವ ಠೀವಿ ಆನಂದನಿಗೆ ಹಿತವಾಗಿತ್ತು 
(ಮರಳಿ. ೧೪೬). ೨. ಬಾಧಿಸು; ಹೀಡಿಸು; ತೊಂದರೆಪಡಿಸು: 
ಕಾಲೋಚಿತವನಟ್‌ದಿತ್ತೊಡೆ ಮನುಜಗೆ ಮೂಲೋಕವನಿತ್ತ ಫಲವು 
ಮೇಲೆ ಯೆಡೆಯಾಡಿಸಿ ಕೊಂಕಿಸಿ ಕೊಟ್ಟಿಡಾ ಕೂಲಿಗೆ ಸರಿ ರಂಗೇಶ 
(ನೀತಿಸಾ. ೪೬-೨೭). ಕೊಂಗಿಸು : ೧. ತಂಗಿಸಿ ಮಣಿಯುತ' ಲಂಭಿಸಿ 
ಹಾರಿ ಕೊಂಗಿಸಿ ಕಂಣಿಯುತ (ಹಮಚ. ೨೨). 
[ಕೊಂಕು + -ಇಸ್ಮ್ಕು] 
ಕೊಂಕು, (ಕ್ರಿ). ೧. ಡೊಂಕಾಗು; ವಕ್ರವಾಗು ; ಬಾಗು; ಬಳುಕು : 
ಕೊಂಕಿ ಪಜಕಿಯುತ್ತಿರವಿಂದೆ... ಪೋಲ್ತುದು ಮಹಾನದಿ ರುಂದ್ರೆ 
ಫಣೇಂದ್ರರಾಜನಂ (ಕಾವ್ಯಸಾ. ೭೪೭ ಶೂದ್ರಕ); ತಿರುಪಿನ ಮಾಸೆ 
ಕೊಂಕಿದ ಪಟಿಂ (ಪಂಪಭಾ. ೧೨-೭) ; ಅಯ್ಯನ ಕೊರಳು ಳೊಂಕದು 
ಬಾಹ್ಲಿಕನ ಮನನೋಯದಿನ್ನೆ ಬರ ಕುವ್ಯಾಸ. ೧೩-೭೬); ಸೋರ್ಮುಡಿಯ 
ಭಾರಕೆ ಕೊರಳು ಕೊಂಕಲು (ನಳಚ. ೫-೫೩). ೨. ಕದಲು ; ಹಿಂದಿಗೆ; 
ಹಿಂಜರಿ: ಶಂಕೆಯನೆ ಬಿಟ್ಟು ಮನದೊಳ್‌ ಕೊಂಕದೆ ವಿಥ್ಯಾತ್ವಮೆಂಬ 
ಪೆರ್ಬುಲಿವಿಂಡಂ ಸೋಂಕದೆ (ಧರ್ಮಾಮೃ. ೨-೫) ; ಕೋಡಿದನೆ ಕೊಂಕಿ 
ದನೆ ಕಂದಿದನೆ ಕುಂದಿದನೆ (ಬಸರ. ೭-೭೫) ; ಕೊಜಗಿ ಕೊಂಕಿದೊಡಲ್ಲ 
ಭಕ್ತನು (ಸಂಭಪ. ೮-೪೫), ಚಪಳೆಯರ ನಗೆಯಡಗಿದವು ಭೂಮಿಪರ 
ಭುಜಬಲ ಮಾನಹಾನಿಯ ಕೋಪ ಕೊಂಕಿದವು (ತೊರರಾ. ೧-೧೫-೧೭). 
೩. ಉದ್ರೇಗಗೊಳ್ಳು ; ರೇಗು: ಮುತ್ತಯನ ಕಿಜಕಿಯಯ್ಯನಯ್ಯನ 
ಚಿತ್ತ ಕೊಂಕಿತು ಸಾಕು ನಿಂಡೆಗೆನುತ್ತಲಗ್ರಜ ಸಹಿತರೋಲಗದಿಂದ 
ಹೊಜವಂಟ (ಕುವ್ಯಾಉ. ೯-೩೯) ; ಸೀತೆಯಂ ಬಿಟ್ಟನೆಂದು ಕೊಂಕದಿರು 
ಸೈರಿಸುವುದು (ಚೈ ಮಿಭಾ. ೨೧-೧೦). ೪. ಬಾಧೆಯಾಗು; ನೋವಾಗು : 
ಕುವರನ ಕೂದಲು ಕೊಂಕದಿರಲಿ ಎಂದು ಬೇಡು (ಶಾಂತಲಾ. ೧೬೮). 
೫. ಚುಚ್ಚು; ನೋಯಿಸು ; ಬಾಧಿಸು: ಮೊಗದೊಳಗೆ ನಸುನಗೆಯು 
ಗಳದಿ ಕೊಂಳುವ ಮಾತು (ವೆಂಕಾರಾ. ೫-೬-೩೬). ೬. ಕೊರತೆ 
ಬೀಳು; ಕಡಮೆಯಾಗು ; ಊನವಾಗು : ಕುಂಕುಮ ಹಲನಾಲ್ಯಕಂ 
ಬಿಂಕದಿಂ ಪಣಮೈದು ಪಾಗಲು ಮತ್ತಾ ಕೊಂಕದ ತೊಲೆಯೆಂಟಿಕ್ಕುಂ 
| (ಭಾಸ್ಫರ, ೮೫-೨). (7) 


25 


45 


ಕೊಂಕ್ಕು 


ಕೊಂಕ್ಕು, ಕೊಂಕ,, ಕೊಂಗ್ಳು (ನಾ). ೧. ಡೊಂಕು; ವಕ್ರತೆ; 
ಬಾಗು: “ಕುಡು ಕೊಂಕು? (ಕರ್ಣಾನಿ. ೬೭); “ಕೊಂಳೆನೆ ವಕ್ರ? 
(ಕಶರ. ೨೯); ಕರ್ಬಿನ ಬಿಲ್ಲ ಕೊಂಕಿನಂತೆ ಕೊಂಕಿಯುಂ 
(ಸಂಪಭಾ. ೨-೩೯ ವ); ಇಜ್‌ವಬೆಡಂಗನ ಕೊರಲೊಳ್‌ ಕೊಂಕುಂಟಿ 
ನುಡಿಯೊಳೇಂ ತೊದಳುಂಟಿ (ಗದಾಯು. ೨-೬) ; ನಾಯಬಾಲಮಂ 
ಕಾಸಿ ತಿರ್ದಿದೊಡಂ ಕೊಂಕು ಮಾಣದಹಗೆ (ಸಂಡತಂ. ೧೦೫-೨); 
ಪುಳ್ಳಿಯ ಕೊಂಕಂ ಕರ್ಚು ತಿರ್ದುವಂತೆ (ಪಾಶ್ಶ್ರಪು. ೨-೭೯). 
೨. ವೃಂಗ್ಯದಿಂದ ಕೂಡಿದ ಮಾತು; ವಕ್ರೋಕ್ತಿ: ಬಲ್ಯಣಿಯ್ಯೈ 
ನಯದೊಳ್‌ ನುಡಿಯಲ್‌ ಕೊಂಕಂ ಕಲ್ವುದಲ್ತಿ ನಿನ್ನೊಂದಿಗರೊಳ್‌ 
(ಶಾಂಕಿಪು. ೩-೯೧) ; ಜಾಣೊಡಂಬಡೆ ಪೊಸತಾಯ್ತು ಕೊಂಕು ಪೊಸ 
ತಾಯ್ತು ರಸಂ ಪೊಸತಾಯ್ತು (ಪಾರ್ಶ್ವವು. ೧-೭೩); ಒಪ್ಪಂಬೂಸಿದ 
ವೊಲ್‌ ತೆಜಣಂಬೊಳೆವ ಕೊಂಕುಂ (ಕಬ್ಬಿಕಾ. ೫). ಪಿ. ಚುಚ್ಚು 
ಮಾತು; ಕಟಕಿ: ನಯಮಂ ನುಡಿದೊಡವುದು ಕೊಂಕ ಕ್ಳುಂ 
(ಧರ್ಮಾಮೃ. ೬-೧೮೨) ; ಕೊಂಕು ಬಡಕೆಂಬ ನುಡಿಯಾ ನಾಡ ಮಡದಿ 
ಯರವಯವಗಳೊಳಬಲ್ಲದೆ ಬಿಜುನುಡಿಯಿಲ್ಲನೇನ ಬಣ್ಣಿಸುವೆ 
(ಕಂನವಿ. ೨-೧೪); ೪. ಅಳುಕು; ಅಂಜಿಕೆ: ತಲ್ಲಣಿಸದ ಗಂಡಂ 
ಕೊಂಕಿಲ್ಲದ ಕಲಿ ಕುಸಿಯದದಟನೂರ್ಜಿತತೇಜಂ (ಧರ್ಮಾಮೃ.೧೩-೯೯). 
೫. ಬಾಧೆ; ತೊಂದರೆ: ಸೈನ್ಯಗಳಿಂದ ಚೋಳರಾಜ್ಕದ ಒಂದು 
ಹುಲ್ಲುಕಡ್ಡಿಗಾದರೂ ಕೊಂಕುಂಟಾಗಿರಲಿಲ್ಲ(ಶ್ರೀರಾಯ. ೩೩೨). ೬, ಶಸ್ತ್ರ 
ಪ್ರಯೋಗದಲ್ಲಿ ಒಂದು ರೀತಿ, ಕ್ರಮ: ಗಮಕಂ ಕೊಂಕಾಂಕೆ 
ರುಂಂಕಾಳತೆ ವಳಿ ಲುಳಿ ಲಾಗಾರ್ಪು ಕೊರ್ಪಾಂತ ಬಿಂಕಂ... 
ಬೆಡಂಗೆಂದೆನಿಪನಿತಅ ವೈಚಿತ್ರ್ಯದಿಂ ತಾನೆ ಶಸ್ತ್ರಾಗಮ ಶಿಕ್ಲಾಚಾರ್ಯ 
ನೆಂಬೊಂದೆಸಕದಿನೆಸೆದಂ ನಾಡೆ ಕಂದರ್ಪದೇವಂ (ಕುಸುಮಾ. ೩-೬೪). 
೭. ಕುಂದು; ದೋಷ. "ಕೊಂಕುಕೊಸರು' ಪರಾ. ೮. [ಸಂಗೀತ] 
ಹಾಡುವುದರಲ್ಲಿ ಒಂದು ರೀತಿ, ಭಂಗಿ: ಪದ ಕೊರಲಿಂಪನಪ್ಪು 
ಕೆಯೆ[ಕೊಂಕುನ] ಯಂ ಗಮಕೆಗಳಿಂ . . . ಸಮನಾಗಿರೆ (ಪಂಪಭಾ. 
೭-೮೮) ; ಕಾಳಸಿ ಬೈಸಿಕೆ ಪಟ್ಟಿಕಾಂತಿ ಕೊಂಕಣುಕನುಜಾಯಿ ,., 
ಎಂಬಿವಂ ಮೆಜಕಿದು ಬಾಜಿಸಿದಂ ಮುರನೈರಿ ವಾಸಮಂ (ಜಗವಿ. ೫-೩). 
೯. [ಛಂದ] ಗುರು ಅಕ್ಷರವನ್ನು ಸೂಚಿಸುವ ಸಂಜ್ಞೆ: “ಕೊಂಕೆಂದು 
ಗುರು? (ಕಶಸಾ. ೨೫-೫೨೦); “ಗುರು ಕೊಂಕು ಸೈತು ಲಘುವೆಂದುಜಕಿ 
ಪೇಟ್ವರ್‌? (ಕವಿಕಂ, ೨೦೯). ಜೊಂಕ್ಕೈ: ೧. ಕಮನೀಯಂ ಸ್ಮರಧನು 
ಕೊಂಕಮನಿೀೀಯಂದದೊಳೆ ಪಡೆಯದೆನೆ ನಿಡುವುರ್ವು... 
ಸೊಗಯಿಸುಗುಂ (ಜಗವಿ. ೧೦-೪೨). ಶೊಂಗ್ಳ್ಕು: ೧. ಕೊಂಗು 
ನಗೆಗಳ ನಗಿಸಿಯಾಡುವ ಭೃಂಗಿನಾಟ್ಕವ (ಶರಲೀ. ೫೮೩-೧೦). 

ಕೊಂಕೋಕು (ದ್ವಿರುಕ್ತಿ) : ನೀ ಇವತ್ತ ಯಾಳೋ ಕೊಂಕೊಂಕಾಡಿ 

ಅಡ್ಡ ಗಟ್ಟಿ ತೀ (ಹೊಸಂಸಾ. ೧೨೬). ಳೊಂಕುಮಾಡು ಎ ಉದ್ಭಟತನ 
ದಿಂದ ವರ್ತಿಸು: ಕಾಗೆ ತಾನು ಯಾರೆಂಬ ಎಚ್ಚರ ಮರೆತು... 
ಕೊಂಕು ಮಾಡುತ್ತ (ಮುಂಬಯಿ. ೩-೧೨). [ಆ ಕೊಂಕ್ಳು) 

ಕೊಂಕುಂಡಾಣೆ, ಕೊಂಕುಡಾಣೆ (ನಾ). ಬಾಗಿದ ಬಡಿಗೆ, 
—ಜೊಣ್ಣೆ ; ಒಂದು ಬಗೆಯ ಆಯುಧ: ಕೊಂಕುಂಡಾಣೆ, 
ಕೊಂಕುಡಾಣೆ (ಕಬ್ದಾನು. ೩೭೯ ಪ್ರಯೋ). ಕೊಂಕುಡಾಣೆ: 
ಮೇಲಿನ ಪ್ರಯೋಗವನ್ನು ನೋಡಿ. 

[ಕೊಂಕ್ಕು + ಡಾಣಿ,] 


ಕೊಂಕುಂಬನೆ (ನಾ). ಬಾಗಿದ ಹಲ್ಲು ; ಡೊಂಕುಹೆಲ್ಲು: ಕೋಲ 


೨೧೪೯ 


0 


ದಾಡೆಯ ಕೊಂಕುಂಬನೆಯ ಕುಟ್‌ಗಣ್ಮ ಕೆಮ್ಮಾಸೆಯ , , . ಆಜಗುಲಿ |45 


(ರಾಮಾಶ್ವ, ೬೯-೧೮). (ಕೊಂಕು, + ಪನೆ] 


ಕೊಂಕುಗೊಂಬು 


ಕೊಂಕುಳೊಸರು, ಕೊಂಕೊಸರು (ನಾ). ಜ ಕೊಂಕುಕೊಅತೆ : 
ಎನಿತು ದುರ್ನುಡಿಗಳ್ಳೆತರೆ ಕೊಂಕುಕೊಸರುಗಳ ಕಿನಿಸೆಂಬ ತಗುಲುಗಳ 
ಸೋಂಕದಿಹ ಭೃತ್ಯತ್ವವನಘ (ವೆಂಕಾರಾ, ೬-೬೨-೩೫) ; ಜನಕಸುತೆಯಾ 
ಹೃದಯದೊಳ್‌ ಕೊಂಕುಕೊಸರಿಲ್ಲದೆ ನಿರಾತಂಕ ಪದಮೆಂಬೊಲ್‌' 
(ಪಿಂಕಾರಾ. ೬-೬೩-೫೧). ಜೊಂಕೊಸರು: ಎಮ್ಮ ಸಾಂಪ್ರತದಾರ್ಯ 
ಕೊಳಗೇನಾನು ಕೊಂಕೊಸರುಂಟಿ ಈವರಿಗೂ (ಜಿರಾಮಾ. ೨೧೪-೫೫). 
[ಕೊಂಕ್ಕು + ಕೊಸರ್ಕು] 
ಕೊಂಕುಕೊಲತೆ (ನಾ). ಓರೆಕೋರೆ; ಕುಂದುಕೊರತೆ; ಲೋಪ 
ದೋಷ : ಅಲ್ಲಿಯೆ ತಿದ್ದಿಕೊಂಬುದು ನಿಮ್ಮಿ ಕಾರ್ಯದ ಕೊಂಕು 
ಕೊಟಕೆ (ಪಾಠಾಂ. ಕುಂದುಕೊಆತೆ, ಕೊಂಕು ಕೊಸಆು]ಗಳ (ತೊರರಾ. 
೪-೧೦-೨೩) ; ನಿಮ್ಮಯ ಶರೀರದ ಕೊಂಕುಕೊಜತೆಗಳ* ಪೋಗಿ ಮಡಿದ 
ತಿಂತಿಣಿಯ ಬಲಮೇಳ್ವುದು (ಚೆಬಪು. ೩೨-೫೦), ಖೋಡಿಗಳೆದು 
ವಹಮಾನದೊಳ್‌ ಸಂಧಿಸರಲೇ ಕೊಂಕುಳೊಅತೆಗಳನೆಂದವನನಸುರಾರಿ 
ಬೆಸಗೊಂಡನು (ಚೈಮಿಭಾ. ೧೮-೪೨). 
[ಕೊಂಕ್ಕು + ಕೊಜತೆ (೮ ಕೊಜಂತೆ)] 
ಕೊಂಕುಕೋಡು (ನಾ). ಡೊಂಕಾದ ಕೊಂಬು; ವಕ್ರವಾದ 
ಕೋಡು : ಕೆಲದಿನದಿ ಕಾಡುಕೋಣದ ಕೊಂಕುಕೋಡಂತೆ ಧೂಮ 
ಕೇತು ಕವಲ್ಲು ಬಾನೊಳಗೆ ಬೆಳರುತಿದೆ (ಹೆಬ್ಬೆರ. ೨೧-೯೯). 
[ಕೊಂಕ್ಳು 4 ಕೋಡ್ಕು] 
ಕೊಂಕುಗಲಿ (ಕ್ರಿ). ವಕ್ರತೆಯನ್ನು ಕಲಿತುಕೊಳ್ಳು : ಕೊಂಕುಗಲಿವ 
ನೋಟ ಕುಣಿಯಲೆಳಸುವ ಪುರ್ಬಂಕೆಗೆ ನಿಲದಭಿಲಾಷೆ (ಹದಿಬ. ೬-೧೮). 
[ಕೆೊಂಕ್ಕು + ಕಲ್ಲಿ (ಆ ಕಲ್ಮ್‌)) 
ಕೊಂಕುಗುರ್‌ (ನಾ). ವಕ್ರವಾದ ನಖ; ಬಾಗಿದ ಉಗುರು: 
ಕೊಂಕುಗುರ ಮಡಿಗಿವಿಯ ಕಿಡಿಗ್ಗಳ ಹಾಸನುಗಿದು ಬಿಡೆ 
(ಜೈಮಿಭಾ, ೨೮-೪೬). [ಕೊಂಕ್ಕು + ಉಗುರ") 
ಚೊಂಕುಗುರುಳು (ನಾ). ಗುಂಗುರುಗೂದಲು ; ಸುಳಿಗೂದಲು; 
ಕುಟಿಲಕುಂತಳ: ಕೊಂಕುಗುರುಳಿನ ರಂಭೆ ಕಂಕಣವು ಕಟಸೂತ್ರ 
ಪಂಕಜಮುಖಿಯು ಎನಬೇಡ ತಾನೊಲಿದ ಮಂಕೆ ಮಾಣಿಕವು 
(ಸರ್ವಜ್ಞ. ೧೭೧೦).  [ಕೆೊಂಳ್ಕು + ಕುರುಳು, (೬ ಕುರುಳ್‌,)] 
ಕೊಂಕುಗೂದಲ್‌ (ನಾ). - ಕೊಂಕುಗುರುಳು: “ಕೊಂಕುಗೂದ 
ಲಳಕಮೆನಿಕ್ಕು” (ಮಂಗರಾ. ೯೫-೬). 
(ಕೊಂಕ್ಕು + ಕೂದಲ್‌ (೮ ಕೂಂದಲ್‌)] 
ಕೊಂಕುಗೆಯ್‌ (ಕ್ರಿ). ೧. ಕೊಂಕಿಸು ; ಬಾಗಿಸು ; ಓರೆಯಾಗಿಸು: 
ಕೊರಲಂ ತಾಂ ಕೊಂಕುಗೆಯ್ಯುತ್ತಡಿಗಡಿಗೊಡನೈತರ್ಪ ತೇರಲ್ಲಣಂ 
ನಟ್ಟಿಕಿ ನೋಟಿಂ (ಶಾಕುಂತ. ೩-೭). ೨. ಅಪಹಾಸ್ಯಮಾಡು ; 
ಹೀಯಾಳಿಸು : ಚಂಚಲಾಕ್ಷಿಗಳ ಡಾಳಂ ಬಳ್ಳಿ ಮಿಂಚಂ ಪಳಂಚಲೆಯೆ 
ಕಿವಿಗಳಾ ಶ್ರೀಕಾರದಾಕಾರಮಂ ಚುನ್ನವಾಡೆ ಕುಡುವುರ್ವ ಕರ್ವಿನ 
ಬಿಲ್ಲ ಬಿಂಕಮಂ ಕೊಂಕುಗೆಯ್ಯೆ (ಸದ್ಮರಾ. ೩-೩೦). 
[ಕೊಂಕ್ಳು + ಕೆಯಕ್‌,] 
ಕೊಂಕುಗೆರೆ (ನಾ). ಡೊಂಕಾದ ರೇಖೆ; ವಕ್ರರೇಖೆ: 'ಗುರು 
ಕೊಂಕುಗೆರೆಯಕ್ಕು ಲಘು ನಿಂದೆ ಗೆರೆಯಕ್ಕು (ಮಂಗರಾ. ೧೦೭-೨೦). 
[ಕೊಂಕ್ಕು + ಗೆರೆ] 
ಕೊಂಕುಗೊಂಬು (ನಾ). ಬಾಗಿದ ಕೊಂಬು; ಡೊಂಕಾದ ರೆಂಬೆ: 
ಭಯದಿಂದೋಡುತ್ತಿರೆ ಕಾಡೊಳೊಂದು ಮರದ ಕೊಂಕುಗೊಂಬಾತನ 
ತುಬುಂಬಂ ಪಿಡಿದು ತಡೆಯೆ (ಧರ್ಮಾಮೃ. ೨-೫೭). 
[ಕೊಂಕ್ಳು + ಕೊಂಬ್ಳು) 


ಕೊಂಕುಗೊರಲ್‌ 


ಕೊಂಕುಗೊರಲ್‌ (ನಾ). ಬಾಗಿದ ಕೊರಳು; ಕೊಂಕಿಸಿದ ಕತ್ತು: 
ಆ ಮಿಗಂ ಕೊಂಕುಗೊರಲಿಂ ಹಿಂತಿರುಗಿ ಹಾರುತಿದೆ ( ಚಂದ್ರಸ..೩೩). 
[ಕೊಂಕು, * ಕೊರಲ್‌] 
ಕೊಂಕುಡಾಣೆ "ಕೊಂಕುಂಡಾಣೆ' ನೋ. 
ಕೊಂಕುನಗೆ (ನಾ). ಅಪಹಾಸ್ಯದ ನಗೆ; ವ್ಯಂಗ್ಯವನ್ನು ಸೂಚಿಸುವ 
ನಗು: ಅನಂದ ಕೊಂಕುನಗೆ ನಕ್ಕು ಹೇಳಿದ (ಮರಳಿ. ೫೦). 
[ಕೆೊಂಕ್ಕು + ನಗೆ) 
ಕೊಂಕುನುಡಿ (ನಾ). ಚುಚ್ಚುಮಾತು; ಕಟಕಿ; ಕಾಕು: “ಅಕಿ 
ಕೊಂಕುನುಡಿ ಕಾಳೆನಿಕ್ಕು” (ಮಂಗರಾ. ೨೬-೩) ; ಕೊಂಕುನುಡಿಗಳಂ 
ಕೊನರಿಸಿದಳ್‌ (ಗೀತಗೋ. ೯೩-೪೪); ಚಿತ್ರಾಂಗದೆ ಮಗನಿಗೆ ಕೊಂಕುನುಡಿ 
ನುಡಿದಳು (ಬಿದುರೆ, ೮೪). [ಕೊಂಕ್ಕು * ನುಡ್ಡಿ] 
ಕೊಂಕುನೋಟ (ನಾ). ಓರೆನೋಟ; ಕಡೆಗಣ್ಣ ನೋಟಿ: ಕೊಂಕು 
ನೋಟದೊಳೆನ್ನ ನೇತಕೆ ಕೊಲ್ಲುವೆ ಬಿನ್ನಾಣಿ (ಇಂಚಾಸ. ೧೮೬-೧೭). 
[ಕೊಂಕ್ಕು + ನೋಟ] 
ಕೊಂಕುಪ್ರಶ್ನೆ (ನಾ). ವಕ್ರಪ್ರಶ್ನೆ; ವ್ಯಂಗ್ಯಪೂರ್ಣವಾದ ಪ್ರಶ್ನೆ: 
ಅಪಸವ್ಯ ಅರುಣಾಚಲಯ್ಯರ್‌ ಅವರು ಒಂದು ಕೊಂಕುಪ್ರಶ್ನೆಯನ್ನು 
ಹಾಕಿ, ರಸಿಕಪ್ರಿಯರಾಗವನ್ನು ಹಾಡಬಲ್ಲಿರಾ? ಎಂದು ಕೇಳಿದರು 
(ಸಂಗೀತ. ಆ). [ಕೆೊಂಕ್ಕು + ಪ್ರಶ್ನೆ) 
ಕೊಂಕುಮಾತು (ನಾ). ಆ ಕೊಂಕುನುಡಿ: ಈ ಮೃಗಾಂಕನೊಳ್‌ 
ಕಳೆಂಕಮಿರುವುದೇನೆಂದು ನಿಶ್ಯಂಕನಾಗಿ ಕೊಂಕುಮಾತುಗಳಿಂದ ಕೇಳಿದ 
ಕಲವಿಂಕನಂ ಕುರಿತು (ಸೌಗಂಧಿ. ೧೮೮-೭). [ಕೊಂಕ್ಕು * ಮಾತು] 
ಕೊಂಕುವಂಕು (ನಾ). ಅಂಕುಡೊಂಕು; ಓರೆಕೋರೆ: ಮಾನುಷ್ಮ 
ಸ್ವಭಾವದ ಇನ್ನೊಂದು ಭಾಗದ ಕೊಂಕುವಂಕುಗಳು ಆ ಕ್ರಮಕ್ಕೆ ಅಡ್ಡಿ 
ತಂದು, ಅದನ್ನು ಅಷ್ಟಾವಕ್ರ ಮಾಡುತ್ತಿರುತ್ತವೆ (ರಾಜ್ಯಶಾ. ೩೭೦). 
[ಕೊಂಕ್ಳು 4 ವಂಕ್ಕು] 
ಸೊಂಕುವರಿ (ಕ್ರಿ). ಅಂಕುಡೊಂಕಾಗಿ ಹರಿ; ವಕ್ರವಕ್ರವಾಗಿ 
ಸಾಗು: ನೆಟ್ಟಾನೆ ಬಾಳ್ವೆಯಲಿ ನಟ್ಟಾನೆ ನಡಿ, ನೇರ ನೀರಲಿ ಜಿಗುಳೆ 
ಯಂತೆ ಕೊಂಕುವರಿಯದಿರಣ್ಣ (ಹೆಬ್ಬಿರ. ೪-೪೮). [ಕೊಂಕ್ಳು* ಪರಿ] 
ಕೊಂಕುವಿಲ್‌ (ನಾ). ಬಾಗಿದ ಬಿಲ್ಲು; ವಕ್ರವಾದ ಬಿಲ್ಲು. 
"ಕೊಂಕುವಿಲ್ಲ' ಪರಾ. [ಕೊಂಕ್ಕು + ಬಿಲ್‌] 
ಕೊಂಕುವಿಲ್ಲ (ನಾ). (ಯಾವಾಗಲೂ) ಬಾಗಿದ ಬಿಲ್ಲನ್ನುಳ್ಳವನು; 
ಮನ್ಮಥ: *ಬಗೆಯೊಳೊಗೆದವ ಕಾಮ ಕೆೊಂಕುವಿಲ್ಲಂ ನ (ಶಬ್ದಮಂ. ಆ); 
ಕುಡುವಿಲ್ಲಂ, ಕೊಂಕುವಿಲ್ಲಂ (ಶಬ್ದಾನು. ೩೭೨ ಪ್ರಯೋ). "ಕುಡುವಿಲ್ಲ' 
ಪರಾ. [ಕೊಂಕುವಿಲ್‌ + -೪] 
ಕೊಂಕುವುರ್ವು (ನಾ). ಬಾಗಿದ ಹುಬ್ಬು; ಕೊಂಕಿದ ಹುಬ್ಬು: ಕುಡು 
ಪುರ್ವ, ಕೊಂಕುವುರ್ವು (ಶಬ್ದಾನು. ೩೭೨ ಪ್ರಯೋ). [ಕೊಂಕ್ಳು * ಪುರ್ವ] 
ಕೊಂಕುನೆರಸು (ಕ್ರಿ). ವಕ್ರೋಕ್ತಿಯಿಂದ ಕೂಡಿರು; ವ್ಯಂಗ್ಯ 
ದಿಂದ ಕೂಡಿರು: ಕೊಂಕುವೆರಸಿದ ನುಡಿ ಉಲ್ಲಾ ಪಮೆಂಬುದು 
(ಹಲಾಯು. ೨೪-೧೪೯). [ಕೊಂಕ್ಕು + ಬೆರಸ್ಕು] 


ಮಯಂ 


ಕೊಂಗ್ಶ್ಕ 

ಕೊಂಕುಳು "ಕವುಂಕುಟ್‌' ನೋ. 

ಕೊಂಕೊಸೆರು "ಕೊಂಕುಕೊಸರು? ನೋ. 

ಕೊಂಕೊಳಲೆ (ನಾ). ಒಂದು ಜಾತಿಯ ನೀರಹಕ್ಕಿ (?) : ಕೊಂಕೊ 
ಳಲೆಗಳಡಿಯಿಟ್ಟು ಕುಜುಂಕಿದ ನಜುಗೆೇಜಿ ಯ ಮಾನುಮಂ ಮಿಡಿಚಿ 
ಯುಮಂ :ಸಂಕಮೆನೆ ಕಾಯ್ತು ಕೊಳ್ಳೆಳ್ಳಂಕಿಗಳಂ ಪೊತ್ತು ವದಜ 
ತಟರುಹತತಿಗಳ್‌ (ಲೀಲಾವ. ೯-೧೧); ಕೊಂಕೊಳಲೆ ಕೊಳಲೆ ನಡೆಯ 
ಲೊಡಂ ಳೆಸಟಾನಿಸುಲ೨ಯೆ ಸುಟಿಿಯೆ ನೀರ್ಮುಲುಗಿದ ಮಾನಂ ಕಳಲೆ 
ಕಳಲೆ ಚಂಚುಪುಟಿಂ ಕರ್ದುಕಿದ ಜಗುಳಿ ಜಗುಳೆ ಸಾರ್ದತ್ತು ಬಕಂ 


[3 


(ಲೀಲಾವ. ೯-೧೨). 


101 ಕೊಂಕೋಜ (ನಾ). ೧. ಒಬ್ಬಾತನ ಹೆಸರು: ಕೊಂಕೋಜನ ಮಗ 


25 


80 


98 


ಕೊಂಕುವೆರೆ (ಕ್ರಿ). ಕೊಂಕುವೆರಸು: ಕಿಜಿಯರಸಿಯರ ಕೊಂಕು |40 


ವೆರೆದ ಬಿಂಕವಾತನಾಲಿಸಿ (ನರಚ. ೫-೧೮ ವ). [ಕೊಂಕ್ಕು.- ಬೆರೈ) 
ಕೊಂಕುವೆಯಿ (ಕ್ರಿ). ೧. ಬಾಗಿರು; ವಕ್ರವಾಗಿರು : ಪೊಳೆವಂಕುಶ 

ದಂತಿರೆ ಕೊಂಕುವೆತ್ತ ಕೂರುಗುರಗ್ಗಳೊಳ್‌ ... ಕೊಲ್ವರ್‌ 

(ಕಾದಂಪೂ. ೯೯). ೨. ವಕ್ರೋಕ್ತಿಯಿಂದ ಕೂಡಿರು ; ಧ್ವನಿಪೂರ್ಣ 


ವಾಗಿರು: ಕಿವಿಯಿಂ ಬಗೆವುಗುವೊಡೆ ಕೆೊಂಕುನೆತ್ತ ಪೊಸ ನುಡಿಯೆ |4 


ಪುಗುಗುಂ (ಆದಿಫು. ೧-೧೮). [ಕೊಂಕ್ಳು + ಪೆಣ್ಮು) 


೫೫ ೬ ವಿಂಕೋಜನು ನಿಲಿಸಿದ ತೋರಣ (ಎಕ.೩, ಶಿಡ್ಲಘ. ೨೯-೧೦ ;?). 
[? + ಓಜ (ಒನರು;)) 

ಕೊಂಗ್ಳ, ಕೊಂಕ್ಕ ಕೊಂಗು, (ನಾ). ೧. ಒಂದು ದೇಶದ ಹೆಸರು. 
P ಈಗಿನ ಕೊಯಮತ್ತೂರು ಪ್ರದೇಶ: ಅಂಗ ವಂಗ ಕಳಿಂಗ ಕೊಂಗ 
ಕೊಂಕಣ ಗೊಲ್ಲ ಕಾಂಭೋಜ ... ನಾನಾದ್ವೀಪ ದೇಶಾಧೀಶ್ವರರುಂ 
(ಸಂಸಭಾ. ೯-೯೫ ವ); ಕೊಂಗ... ಮರುಪ್ರಭೃತಿ ಭೂಪಾಲಕರಿಂ 
(ಜಗವಿ. ೨-೩೯ ವ); ಕೊಡಗು ಕೊಂಕಣ ಕೊಂಗ ಮಲೆಯಾಳ ರಾಜ್ಯದ 
ಬಡಹೋರಿಗಳು (ಕಂನವಿ. ೬-೩೨). ೨. ಕೊಂಗದೇಶಕ್ಕೆ ಸೇರಿದ 
ವ್ಯಕ್ತಿ: ಬೆಂಕೊಂಡು ದೋರ್ಬ್ಬಲದಿಂ ಕೊಂಗರನೊತ್ತಿ ವೈರಿ ನೃಪರಂ 
ಬೆನ್ನಟ್ಟ (ಎಕ. 11, ೩೮೪-೩೧; ಸು. 1135), ತುರುಕರು ತಿರುಕರಾದರು 
ಕೊಂಗರೆ ಬಲ ಸುರಚಾಪದ ಸಿರಿಯಾಯ್ತು (ಕಂನವಿ. ೧೮-೨೪); 
ಎಂದಿನ ಕೊಂಗರೈಸೆ ಬಡಿವೊ ರಿಗಳ್‌ (ಚಿಕವಿ, ೫-೪೫). 
ಕೊಂಕ್ಕೆ: ೧. ಮಲೆನಾಡು ಮುಂದೆ ಸಾಗರ ಬಿದ್ದು ಅಪ್ಪುವುದು 
ತುಳು ಕೊಂಕ ಮತ್ತೆ ಗೋ ಕರ್ಣ ಗೋವೆ (ಅರಳು. ೩೦೬); 
ನೃಷಭದೇವನು ಸಂಚಾರಮಾಡುತ್ತ ಕೊಂಕ, ವೆಂಕ, ಕುಟಕ, ದಕ್ಷಿಣ 
ಕರ್ಣಾಟಕದ ದೇಶಗಳಲ್ಲಿ ತನ್ನ ಇಚ್ಛೆಯಿಂದ ಬಂದನು (ಭಾರದ. '೧೬೮). 
ಜೊಂಗ್ಗು: ೧. ಅಪರಾಸೆಗಂಬುನಿಧಿ ಚೇರಮೆನಿಪ್ಪೆಡೆ ತೆಂಕ ಕೊಂಗ 
ಮತ್ತಿತ್ಲೊಳಗುಳ್ಳೆ ವೈರಿಗಳನಿಕ್ಕಿ (ಎಕ. ೪11, ಶಿವಮೊ. ೪-೩೪ ; 1122); 
ಮಾಳವ ಚೋಳ ಕೊಂಗು ಮಲಯಾಳ (ಸಿದ್ಧರಾ. 6-೫೮) ; ಕೊಂಗಿನ 
ಸೀಮೆಯಲಿ ವುಂಮತ್ತೂರ ನಂಜರಾಯ ಕೊಟ್ಟದು (ಎಕ. 2೭, 
ಗುಂಡ್ಲುಪೇ. ೧೨೯೯೬ ; 1521). 

(ದೇ. ॥ ತಮಿ. ಕೊಜ್ಸು ; ಮಲ; ಕೊನ್ನು ; ತುಳು. ಕೊಂಗ) 

ಕೊಂಗ್ಗ (ನಾ). ಕೋತಿ; ಮಂಗ; ಕಹಿ: ಪಿಂಗಳಕಣ್ಣಿನ ಕೊಂಗ 
[ಪಾಠಾಂ. ಹಿಂಗ]ಗಳ ಕೂಡಿ ಛಂಗನೆ ಲಂಕೆಗೆ ಪೊ ಬಾನ್ಮ್ಯಾ 
(ಕನಕ. ೧೨೦-೭). [+ ತಮಿ. ಕುರಸ್ಸು] 

ಳೊಂಗ್ಯ (ನಾ). ಒಂದು ಜಾತಿಯ ಕುದುರೆ: ತನ್ನಿ ಬೊಲ್ಲನ ಕೂಡೆ 
ಮಂಗಳನನ್ನಿರಡೆ ಕೊಂಗನನಸಮನಂ ತನ್ನಿಬೋರನ ನಿರಿಸದಿರಿ ವಾಹಕರಿರಾ 
ನೀವು (ಬಸಪು. ೫೯-೪೦); ಕೊಂಗ ಕತ್ತಳ ಮುಂಜ ಮೊದಲಾದ ವರ್ಣ 
ಶುದ್ಧಾಂಗದಶ್ವಗಳು ಮೇಜಕಿದವು (ಭರಚ. ೨೦-೫೪). [ಆ ಕೊಂಗ] 

ಕೊಂಗ್ಗ(ನಾ). ಕಾಳು ತೂರಲು ಬಳಸುವ ಒಂದು ಸಾಧನ; ಕುಕ್ಕೆ; 
ಬುಟ್ಟಿ : ಭಕ್ತಿಜ್ಞಾನ ವೈರಾಗ್ಯವೆಂಬ ಎತ್ತಿನ ಕೈಯಲ್ಲಿ ತುಳಿಸಿ ತೂಜಃದೆ 
ಕೊಂಗವನೆತ್ತಿ (ಮೋಳಿಮಾ. ೨೧೭-೭೭೧) ; ತಲೆಯಲ್ಲಿ ಹೊತ್ತ ಕೊಂಗವ 
ನಿಳುಹುವರಿಬ್ಲ ಕೊಂಗಳ್ಕೆ ಎರಡು ಗೋಟು ತೂಜುವರು ಮೂವರು 
(ಕಲ್ಯಾಶಾಂ. ೩೦) ; ಕೊಂಗಗಳದಲ್ಲಿ ಗುಂಗು ತುಂಬಿಸಿದ ರಾಗಿಯನ್ನು 
ಕೈಗಳಮೇಲೆ ಎತ್ತಿಕೊಂಡು ನಾಲ್ಕಾರು ಆಳುಗಳು ಕೂಗಿಕೊಳ್ಳುತ್ತಾರೆ 
(ಮೂಲಾನ, ೫೯). [ಡೇ | ತಮಿ. ಕೊಜ್ಜಣಿ, ಕೊಹ್ಲಾಣಿ] 


ಜೊಂಗಗಾಲು 


ಕೊಂಗಗಾಲು (ನಾ). ಮಂಡಿಯೂರಿದ ಕಾಲು (?): *ನನ್ನ ಪರುಷ 
ದಿಂದಾದ ಹೊನ್ನರಾಶಿಯ ನೀನು ಕೊಂಡು ಪೋಗು ವಡೆಯರೆ? 
ಎಂದು ಕೊಂಗಗಾಲಿಲಾ ಮೊಜದಲ್ಲಿ' ತುಂಬಿ ಮುಂಡೆ ಮಡಗಲು 
(ಭೈರಸೂ. ೩೫೮). [ಕೊಂಗ್ಳ 4 ಕಾಲು (ಆ ಕಾಲ್ಕ್‌;)) 
ಕೊಂಗಣ “ಕೊಂಕಣ? ನೋ. 5 
ಕೊಂಗಣಿ "ಕೊಂಗುಣಿ? ನೋ. 
ಕೊಂಗಣಿಗಾವುಂಡ "ಕೊಂಗುಣಿಗಾವುಂಡ' ನೋ. 
ಕೊಂಗಣಿವರ್ಮ "ಕೊಂಗುಣಿವರ್ಮ ನೋ. 
ಕೊಂಗತ್ತಿ (ನಾ). ಒಂದು ಬಗೆಯ ಖಡ್ಗ; ಕೊಂಕಿದ ಕತ್ತಿ (7): 
ಡೊಣೆಗತ್ತಿ ಕೊಂಗತ್ತಿ ಧರಿಸಿ ವಾಲಗದಿ ನಿಂದಿಹರು (ಸೌಂದಕಾ. ೩-೧೧೧). | 10 
[< ಕೊಂಕ್ಕು + ಕತ್ತಿ) | 
ಕೊಂಗನಾಡು (ನಾ). ಒಂದು ನಾಡಿನ ಹೆಸರು; ಕೊಂಗದೇಶ: 
ಕೊಂಗೆನಾಡೆಪ್ಪಿತ್ತುಂ ದಯೆಗೆಯ್ಲುನ್‌ (ಎಕ. ೫1೪, ಎಡತೊ.' ೩೧-೯; 900); 
ಕೊಂಗನಾಡಿಂದೆರಡು ಗಿಳಿ ಬಂದು ಹೇಳ್ಯಾವ (ಲೋಕಗೀ. ೨೦). 
[ಕೊಂಗ + ನಾಡು] 15 
ಕೊಂಗಮಂಗ (ನಾ). ಕೋತಿಯಂತಹ ಸ್ವಭಾವದವನು; 
ವಿದೂಷಕ; ಕಪಿಚೇಷ್ಟೆ ಮಾಡುವವನು: ಅವನ ನಡೆವಳಿಕೆಯೇ 
ಚೆನ್ನಿಲ್ಲ ಅವನೊಬ್ಬ ಕೊಂಗಮಂಗ (ರೂಢ). [ಕೊಂಗ 4 ಮಂಗ) 
ಕೊಂಗಮಂಗತನ (ನಾ). ಕೋತಿಯಂತಹ ಸ್ವಭಾವ; ಮಂಗ 
ಚೇಷ್ಟೆ; ವಿದೂಷಕತನ: ಅವನಿಗೆ ಇಷ್ಟು ವಯಸ್ಸು ಆದರೂ ಕೊಂಗ [20 
ಮಂಗೆತನವನ್ನು ಬಿಟ್ಟಿಲ್ಲ (ರೂಢಿ). [ಕೊಂಗಮಂಗ + -ತನ] 
ಕೊಂಗಮಂಗಲ (ನಾ). ಒಂದು ಊರಿನ ಹೆಸರು: ಪೊಕ್ಕುಂನ್ಹದ 
ಕುಜುಗೊಳೆ ಕೊಜ್ಜಮಂಗಲದ ಮೇಡದಯ್ಯ ಕಾದಿ ಸತ್ತು (ಎಕ. x, 
ಬೌರಿಂಗ್‌, ೪೦-೨, ಸು. 950). [ಕೊಂಗ * ಮಂಗಲ] 
ಕೊಂಗಮನ್ನೆಯ (ನಾ). ಕೊಂಗದೇಶದ ಮಾಂಡಲಿಕ: ಸಹಜ |25 
ಮನೋಜ ಹಯವತ್ಸರಾಜ ಕೊಂಗಮನ್ನೆಯ ಬಂಗಾಆ ಮಾವನಂಕ | 
ಕಾಜ (ಸೌಇಇ. X1-i, ೯೭-೨೦; 1062), 
[ಕೊಂಗ್ಕ * ಮನ್ನೆಯ] 
ಕೊಂಗರಿ (ನಾ). ಕೊಂಕಿದುದು; ವಕ್ರವಾದುದು. "ಕೊಂಗರಿಗೀಟು' 
ಪರಾ. [< ಕೊಕ್ಕರಿ] 80 
ಕೊಂಗರಿಗೀಟು (ನಾ). ಡೊಂಕಾದ ಗೆರೆ; ಅಡ್ಡತಿಡ್ಡ ರೇಖೆ: 
ಅರಮನೆ ಚಿತ್ರವನ್ನು ಕೆಡಿಸಿ. . ಕೋತಿಗೀಟುಗಳು'ಕೊಂಗರಿಗೀಟುಗಳು 
ಬರೆದಿಟ್ಟದೆಯಲ್ಲಾ (ಕಥಾಮಂ. 1%, ೧೦೬). 
[ಕೊಂಗರಿ * ಗೀಟ್ಕು) 
ಕೊಂಗರಿಬಿಂಗರಿ, ಕೊಂಗರಿಮಂಗರಿ (ನಾ). ಅಡ್ಡತಿಡ್ಡವಾದುದು ; |35 
ಕೊಕ್ಕರಿ ಬಿಕ್ಕರಿ: (8). ಕೊಂಗರಿಮಂಗರಿ : (8). 
[ಕೊಂಗರಿ + ಬಿಂಗರಿ./ ತೆಲು. ಕೊಂಕರೆವಂಕರೆ] 
ಕೊಂಗರಿಮಂಗರಿ "ಕೊಂಗರಿಬಿಂಗರಿ' ನೋ. 
ಕೊಂಗಲಿ, ಕೊಂಗಳ್ಳಿ, ಕೊಂಗಾಳಿ (ನಾ). ಒಂದು ಊರಿನ ಹೆಸರು: | 
ಭಟಿವುತ್ತರ್‌ ಕೊಜ್ಗಲಿಯ ವರಕೈಣ್ನೆ ಯಧಿರಕ್ಕೆ ತಮ್ಮುತೆರೊಸೆ « « |40 
ಗಣಕ್ಷಿ 2 ೫ ವಿಕನಿಡುವೊರು (ಎಕ, ೩೪1, ತುಮಕೂ. ೮೧-೧೩; 904). 
ಕೊಂಗಳ್ಳಿ: ಕೋಳುಲಂ ತೆರೆಯೂರು ಕೊಯತೂರು ಕೊಂಗಳಿ 
ಯನಚ್ಚಂಗಿ ತಲೆಯೂರು ಪೊಂಬುರ್ಚ್ಚ (ಎಕ. 11. ೧೩೨-೨೭; 1123). 
ಕೊಂಗಾಳಿ: ಹಾರುನಾಡ ಕಯಿಮರ ಒದರೆ ಕೊಂಗಾಳಿಯ ಬೆಟನ 
ಬಯಲಿನ ಚತುಸ್ಸೀಮೆಯ ವಿವರ (ಸೌಇಇ. Ix-i;, 9೪9೯-10; 1444). |45 


(1) 


೨೧೫೧ 


ಕೊಂಗ್ಳು 


ಕೊಂಗಲ್ಲಾಡು, ಕೊಂಗಳ್ನಾಡು (ನಾ). ಒಂದು ಸೀಮೆಯ 
ಹೆಸರು. ಐಓ. ಈಗಿನ ಕೊಯಮತ್ತೂರು: ಕೊಂಗಲ್‌ನಾಡೊ 
[ಬಾಟ್ಮ]ಟ್ಫಗೊಟ್ಟಿರ್‌' ಮಂಗಳ (ಮೈಆರಿ. ೧೯೨೪, ೧೧೮-೫; 866) ; 
ಕೊಂಗಲ್ನಾಡೆಹ್ಫಾಸಿರಮನಿಜಕಿಯಪ್ಪನಾಳುತ್ತಿರೆ (ಎಕ. 1೪, ಹುಣಸೂ. 
೯೨-೩; ಸು. 920). ಕೊಂಗಳ್ನಾಡು : ಬೂತರಸ ಯುವರಾಜ 
ಪದದುಳ್‌ ನಿನ್ನು ಕೊಬ್ಗಳ್ನಾಡು ಪೂನಾಡಮನಾಳುತಿಟ್ಟು (ಎಕ. 11, 
ನಂಜನ. ೭೫-೫ ; 870); ಕೊಬ್ಲಳ್ನಾಡಿಚ್ಛಾಸಿರಮು[೦]ಮಲೆಸಾಸಿರಮುಂ 
ಆಳೆ (ಇಆ. 1೪, ೨೬೩೨-೫೦; '9ನೆಯ ಶತ). 

[ಕೊಂಗಲ್‌? + ನಾಡು] 

ಕೊಂಗಪ್ಪೆ (ನಾ). ಒಬ್ಬಾಕೆಯ ಹೆಸರು: ಕೊಣ್ಸವೈಯ ಮಾಯಿದೇವ 
ಕಾದಿ (ಮೈಆರಿ. ೧೯೩೦, ೮-೩; 94).  [ಕೊಂಗ್ಯ ಅವ್ವೆ] 

ಕೊಂಗಳಗಾವುಂಡ (ನಾ). ಒಬ್ಬಾತನ ಹೆಸರು: ಕೊಂಗಳಗಾವುಣ್ಣ 
ಬೆಸಔ (ಎಕ, ೪, ಅರಳ. ೭೫-೩; 1026 ?). 

[ಕೊಂಗಳ? ೬ ಗಾವುಂಡ (ಆ ಗಾಮುಂಡ)] 
ಕೊಂಗಳಾಚಾರಿ (ನಾ): ಒಬ್ಬಾತನ ಹೆಸರು: ಪೆನ್ನಲೂರ ಕೊಂಗಳಾ 
ಚಾರಿಯ ಮಗಂ ಜಾಕವ ಸತ್ತಂ (ಎಕ. ೪, ಅರಕ, ೭೬-೫; 1026). 

[ಕೊಂಗಳ? + ಆಚಾರಿ) 

ಕೊಂಗಳಿ, "ಕೊಂಗಲಿ' ನೋ. 

ಕೊಂಗಳ್ಳಿ. "ಕೋಗಳಿ? ನೋ. 

ಕೊಂಗಳ್ನಾಡು "ಕೊಂಗಲ್ನಾಡು' ನೋ. 

ಕೊಂಗಾಟ (ನಾ). ವಕ್ರಜೀಷ್ಟೆ; ಮಂಗಾಟ: (8). 

[ಕೊಂಗ್ಳ + ಆಟ] 

ಕೊಂಗಾಣಿ (ನಾ). ಹಗ್ಗದ ಕಟ್ಟನ್ನು ಬಿಗಿಗೊಳಿಸುವುದಕ್ಕಾಗಿ, 
ಅದರ ನಡುವೆ ಇಟ್ಟು ತಿರುಗಿಸುವ ಕೊಂಕುಬೆಣೆ ಬಿರಿ. 
(ಎಸಮ್ಮೆ. 2೭೪. ೨೮). [ಕೆೊಂಗು? + ಆಣಿ] 

ಕೊಂಗಾಳಿ "ಕೊಂಗಲಿ? ನೋ. 

ಕೊಂಗ, (ನಾ). ವಕ್ರಸ್ವಭಾವವುಳ್ಳವನು; ಕೊಂಗತನದವನು: 
ಮಹಾ ಕೊಂಗಿ ಮನುಷ್ಯ. ಸಿಕ್ಕಿದ ಹಾಗೆ ಬಯ್ಯುತ್ತಾನೆ (ನಟಸಾ. ೬೨). 

[ಕೊಂಗ್ಳು (ಆ ಕೆೊಂಕ್ಕು) 4+ - ಇ) 

ಹೊಂಗ್ಗಿ (ನಾ). ಒಬ್ಬಾತನ ಹೆಸರು: ಶ್ರೀಕುನ್ಹಮ್ಮ ಶಿರಾಭಿನಂ 
ಪೂಲಿಯೂ ಕೊಜ್ಸಿಯೂ *ಕಾಲಿಯಮ್ಮನೂ ಇಟ್ಟುಕೊಟ್ಟರ್‌ 
(ಎಕ. ೪111, ಸೊರಬ. ೨೨-೧೧ ; ಸು. 800). (2) 

ಕೊಂಗಿತಿ "ಕೊಂಗಿತ್ತಿ' ನೋ. 

ಕೊಂಗಿತ್ತಿ, ಕೊಂಗಿತಿ (ನಾ). ಕೊಂಗರ ಹೆಂಗಸು; ಕೊಂಗರವಳು: 
ಗವರಿಗನ ಕಟ್ಟೆಗೀಶಾನ್ಶ ಮೆಣಸಿನ ಕೊಂಗಿತ್ತೀ ಹೊಲದ ಮೂಡ 
(ಎಕ. 181, ತಿರುಮ. ೩೩-೯೦೨; 1748). ಕೊಂಗಿಶಿ: ಅಂಗಡಿಯ 
ಬೀದಿಯಲ್ಲಿ ಕೊಂಗಿಶಿ ಕುಳಿತು ಭಂಗವ ಮಾಜುತಿಪ್ಪಳು ನೋಡಾ 
(ಸಿದ್ಧವ. ೩೪೨). [ಕೊಂಗ್ಕ + - ಇತ್ತಿ] 

ಕೊಂಗಿಸು "ಕೊಂಕಿಸು? ನೋ. 

ಚೊಂಗ್ಳು "ಕೊಂಗ್ಳ' ನೋ. 

ಕೊಂಗ್ಳು "ಕೊಂಕ್ಕು' ನೋ. 

ಕೊಂಗ್ಳ್ಕು (ನಾ). ಅಡಕೆ; ಪೂಗ: ಸಾಸಿರದಯ್ನೂಜು ಕೊಂಗಿನ 
ಮರೆದವಟ್ಟಿಗೆಯ ಬಾವಿಯ (ಸೌಇಇ. XX, ೩೧-೪೭, 1044); ಫಳಿತ 
ಮಾದ ಕೆಂಗಿಂ ಕೊಂಗಿಂ (ಎಕ. ೫೪, ಅರಸೀ. ೨೧೬-೩೪ ; 1195); 
ತೆಂಗು ಕೊಂಗು ಜಂಬುರಸ ಮಾದುಫಲಂ (ಕಇ.1, ೩೦-೮; 1222). 
"ಕ್ರವುಂಗು? ಪರಾ. [€ ಕವುಂಗು] 


ಕೊಂಗು 


ಕೊಂಗ್ಗು (ನಾ). ಒಂದು ಬಗೆಯ ಸಸ್ಯ: (ಮೈಡಔಗಿ. ೫೪-೧೦೮೫). [?) 

ಕೊಂಗ್ಳು (ನಾ): ಒಂದು ಬಗೆಯ ಧಾನ್ಯ; ನವಣೆ: ನನಣೆ, 
ಕೊಂಗು, ಪ್ರಿಯಂಗುತೆನೆ (ಮೈಔಿಗಿ. ೬೯-೧೪೨೨). [?) 

ಕೊಂಗುಗೊಳ್‌ (ಕ್ರಿ). ಕೊಂಗದೇಶವನ್ನು ಗೆದ್ದುಕೊಳ್ಳು, 
—ಕೈನಶಪಡಿಸಿಕೊಳ್ಳು : ಮಗವೀತಂ ಕೊಂಗುಗೊಳ್ಳಂ ಗಡ ಗಜ 
ಘಟಿಯಂ ತರ್ಪನೀತಂ ಗಡ ಪೊಂನಗೆಯಿಂಬುದ್ದಂಡರು ತಸಿಸೆ ಪರ 
ನೃಪರಂ ಕಾದಿ ಬೆಂಕೊಂಡು ಕೊಂಗೆಂ ಜಗಮುತ್ಯೋಚಂಗೊಳಲು 
ಸಾಧಿಸಿ (ಎಕ. ೪, ಬೇಲೂರು. ೧೭-೪೬; 1136). 

[ಕೊಂಗ್ಳು (ಆ ಕೊಂಗ್ಳ) + ಕೊಳ್ಳ] 

ಕೊಂಗುಣಿ, ಕೊಂಗಣಿ, ಕೊಂಗುನಿ, ಕೊಂಗುಳಿ, ಕೊಂಗೂಣಿ, 
ಕೊಂಗೊಣಿ, ಕೊಂಗೊಣೆ (ನಾ). ಒಬ್ಬಾತನ ಹೆಸರು: 
ಶ್ರೀಮತ್‌ ಕೊಬ್ಲುಣಿ ' ಮುತ್ತರಸರಾ ಬೆಸದೆ ಕಾಡುವಟ್ಟಿ ದಣ್ಣಿಟದು 

ಸ್ವಸ್ತಿ ಶ್ರೀ ಕೊಂಗುಣಿ 


KS) 
ಶ್ರೀಪುರುಷ ಪೃಥುವೀರಾಜ ವಿಜಯವತ್ಸರ (ಎಕ. 


ಮಹಾರಾಜ ೈ 
ಕೋಲಾರ. ೬-೧; 753). ಕೊಂಗೇಣಿ: ಕೊಂಗಣಿ ಪೆಂಡತ್ತಾರೇಣೀಪಂ 
ತಾಂಬ್ರ ಶಾಸನಂ ಲಿಖಿತನತಿ್‌ (ಮೈಆರಿ. ೧೯೧೬, ೧೨-೪೦; 540). 
ಕೊಂಗುನಿ; ಮಗ್ಗೆಯ 'ಪೆಲ್ವಾವ್ವ ಊಯ್ಯ ಮ್ಮ ನಾಡು ಸೆಟ್ಟ 
ಕೊಂಗುನಿಯ  * ಗೆ ಬನ್ನು (ಎಕ. 1೪, ಹೆಗ್ಗಡ. ೭೩-೧೭; 10277). 
ಕೊಂಗುಳಿ. "ಕೊಂಗುಳಿವರ್ಮ' ಪರಾ. ಕೊಂಗೊಣಿ. 
"ಕೊಂಗೂಣಿ ಗಾವುಂಡ' ಪರಾ. ಕೊಂಗೊಣಿ : ಶ್ರೀಮತ್‌ 
ಕೊಂಗೊಣಿ ಮಹಾಧಿರಾಜೊ ೀಭುವೊೀ ವಿಭೂತಯೇ ಭವತ್‌ 
(ಮೈಆರಿ. ೧೯೩೦, ೩-೩; 475). ಶಕೊಂಗೊಣೆ: ಶ್ರೀ ಕೊಂಗೊಜೆ 
ಎಆಕಿಯನ್‌ ಪ್ರಿಥುವೀರಾಜ್ಮಂ ಕೆಯೆ (ಎಕ.೪, ಹೆಗ್ಗಡ. ೮೬-೧; ಸು.915). 
[1] 

ಕೊಂಗುಣಿಗಾವುಂಡ, ಕೊಂಗಣಿಗಾವುಂಡ, ಕೊಂಗೂಣಿಗಾವುಂಡ 
(ನಾ). ಒಬ್ಬಾತನ ಹೆಸರು: ಪೆರ್ಮ್ಮಡಿಗವುಣ್ಣಂ ಏಚಗಾವುಣ್ಣ 
ನ್ಯೊ ೦ಗುಣಿಗಾವುಣ್ಣನ್‌ (ಎಕ. 1೪, ಹೆಗ್ಗಡ. ೧೦೪-೧೩; 1037). 
ಕೊಂಗಣಿಗಾವುಂಡ: ವೊಆಕಿನಾಡ ಎಳನ್ನೆವಾಡಿಯ ಕೊಂಗಣಿ 
ಗಾವುಣ್ಣನ ಮಮ್ಮ ಮಾರವಡೆಯನ ಮಗಂ ರಾಚಮ್ಮ (ಎಕ. ೪, 
ಗುಂಡ್ಲು ಸೇ. ೯೩-೨೮ ; 109). ಕೊಂಗೂಣಿಗಾವುಂಡ : ಮಣಲಯ 
ಕೊಂಗೂಣಿಗಾವುಣ್ಣಂ ಮೂನೂಲು ಮಾನಿಸರ ವರಿಸಿ ತಾಮರೆಕೊಳಾನ 
ಕೂಡಿ ಇಆಂಯ ಬನ್ಮಡೆ (ಎಕ. 1೪, ಹೆಗ್ಗಡ. ೭೩-೯; 10077), 

[ಕೆಎಂಗುಣಿ 4 ಗಾವುಂಡ (ಆ ಗಾಮುಂಡ)] 

ಕೊಂಗುಣಿವರ್ಮ, ಕೊಂಗಣಿವರ್ಮ, ಕೊಂಗುಳಿವರ್ಮ (ನಾ). 
ಒಬ್ಬಾತನ ಹೆಸರು: ಶ್ರೀ ಸತ್ಯವಾಕ್ಯ ಕೆೊಂಗುಣಿವರ್ಮ (ಎಕ, 1, 
೩-೧; ಸು. 890); ಸ್ವಸ್ತಿಶ್ರೀ ನೀತಿಮಾರ್ಗ ಕೊಂಗುಣಿವರ್ಮ ಧರ್ಮ 
ಮಹಾರಾಜಾಧಿರಾಜ (ಎಇ. ೪11, ೫೮-೧; 1000). ಜೊಂಗಣಿವರ್ಮ: 
ಶ್ರೀಮತ್‌ ಕೊಂಗಣಿವರ್ಮ್ಮ ಧರ್ಮ್ಮಮಹಾಧಿರಾಜಸ್ಕ(ಇಆ.1, ೧೩೬-೧; 
454. ಕೃಶಾ). ಕೊಂಗುಳಿವರ್ಮ: ತನ್ನಯ ಹಯಮಂ ಪರಿಯಿಸಿ 
ಕೊಂಗುಳಿವರ್ಮಂ ಕರಾಸಿಯಿಂದಿಆಿದು ತವಿಸಿದಂ ಹಯಬಲಮಂ 
(ಕಾವ್ಕಾವ. ೨೮೫) ; ಸ್ವಸ್ತಿ ಸತ್ಮವಾಕ್ಕ ಕೊಂಗುಳಿವರ್ಮ್ಮ ಧರ್ಮ 
ಮಹಾರಾಜಾಧಿರಾಜ ಪರಮೇಶ್ವರಂ (ಎಕ. ೪11, ಶಿವಮೊ. ೪-೮೬ ; 1177). 

[ಕೊಂಗುಣೆ * ವರ್ಮ] 

ಕೊಂಗುಣಿಸಾಮಿ (ನಾ). ಒಬ್ಬಾತನ ಹೆಸರು: ಪುತ್ತೂರ ಕೊಜ್ಜುಣಿ 
ಸಾಮಿಯಗೆ ಬೆಲನ್ಪುಳ್ಳಿಯೊಳ್‌ ರಾಜಮಾನ ಮೂಗಣ್ಣುಗಂ (ಎಕ. ೫, 
ಮುಳಬಾ. ೧೦೨-೫ ; ಸು. 880). (ಕೊಂಗುಣಿ * ಸಾಮಿ) 


(ಎಕ. 1X, ಹೊಸಕೊೋ. ೨೧-೨ ; ಸು. 750); 


kt AMS 


ಶಾ 
ಐ 


35 


45 


ಕೊಂಚರು 


ಕೊಂಗುಧರೆ (ನಾ). ಕೊಂಗದೇಶ: ಯತಿರಾಜರ್‌ ಬಟಾಕಿತ್ತ ಕೊಂಗು 
ಧರೆಯಂ ಸಾರ್ದೊಂದರಣ್ಕಕ್ಕೆ ಬಂದು (ದಿವ್ಯಚ. ೧೪-೨೫). 
[ಕೊಂಗ್ಳು (ಆ ಕೊಂಗ) * ಧರೆ] 
ಕೊಂಗುನಿ "ಕೊಂಗುಣಿ' ನೋ. 
ಕೊಂಗುಮನ (ನಾ). ವಕ್ರವಾದ ಮನಸ್ಸು: ಮಂಗಳಾತ್ಮ ಸಡಕ್ಷರಿಯ 
ಲಿಂಗ ನಿಮ್ಮ ನೆನೆಯದಿರ್ಸ ಕೊಂಗಮನವ ಶಿಕ್ಷಿಸೆನ್ನ ಅಳಲು ಪೋಗಲಿ 
(ಸುಸಾರ. ೮೨-೩). [ಕೊಂಗ್ಗು (4 ಕೊಂಕ್ಕು) + ಮನ] 
ಕೊಂಗುಳಿ "ಕೊಂಗುಣಿ' ನೋ. 
ಕೊಂಗುಳಿವರ್ಮ "ಕೊಂಗುಣಿವರ್ಮ' ನೋ. 
ಕೊಂಗೂಣಿ "ಕೊಂಗುಣಿ? ನೋ. 
ಕೊಂಗೊಣಿಗಾವುಂಡ "ಕೊಂಗುಣಿಗಾವುಂಡ' ನೋ. 
ಕೊಂಗೆ, (ನಾ). ಮರದ ಶಾಖೆ; ರೆಂಬೆ; ಕೊಂಬೆ: ಬೀಜವದು ಹೂ 
ಕಾಯಿ ಕೊಂಗೆಯು (ಜ್ಞಾನಸಿಂ. ೯-೫೪); ಒಂದೆ ವೃಕ್ಷಕೊಂಗೆಯಲೆ 
ಹೂವು ಕಾಯಿಯೆಲ್ಲವಾಗೆ (ಚಿದಾವ. ೧೨೮-೬). 
(ಜೀ. ॥ ತಮಿ. ಕೊಣಿ] 
ಕೊಂಗ್ಳೆ (ನಾ). ಕೆವಿಯೊಳಗಿನ ಮಲ; ಗುಗ್ಗೆ; ಕೂಕಣಿ: 
ಬೆಟ್ಟಿದರು ಸಬಳಗಳ ಕಿವಿಗಳಲಿಟ್ಟಣಿಸಿ ಹದ್ದುಗಳ ಗಣಗಳ ಕಟ್ಟ ಸೆಳೆ 
ಗಡ್ಡಿಯಲಿ ಕಿವಿಗಳ ಕೆೊಂಗೆತೆ [ಪಾಠಾಂ. ಕೊಗ್ಗಿದೆ, ಕುಡಿತೆ]ಗೆದಂತೆ 
(ತೊರರಾ. ೬-೨೬-೩೭). 7] 
ಹೊಂಗೆಯ (ನಾ). ಒಬ್ಬಾತನ ಹೆಸರು (?) : ಕೊಬ್ಸ್‌ಆಯರಮ 
«೫ ೫ಗಪವುಣ್ಣನ ಮಗೆ .. . ಸ್ವರ್ಗಾಲಯಂ ಪೊಕ್ಕನ್‌ 
(ಎಕ. ೫, ಚಿಂತಾಮ. ೩೬-೩, ಸು. 885). [ಕೊಂಗು? + ಎಆಕಯ] 
ಕೊಂಗೇಳು (ನಾ). ಕೊಂಗನಾಡಿಗೆ ಸೇರಿದ ಏಳು ಪ್ರಾಂತಗಳು: 
ಕೊಂಗೇಳುಂ ಮಲೆಯೇಳುಮನಂಗಯ್ಗಳವಡಿಸಿ ಲೊಳ್ಳಿಗುಂಡಿವರೆಂ 
ದೇಶಂಗಳನಿಳ್ಳುಳಿಗೊಂಡ ನೃಸಿಂಗಂ (ಎಕ. 17, ೩೮೪-೯; ಸು. 1135). 
[ಕೊಂಗ್ಗ * ಏಳು (ಆ ನಏಟ್‌)] 
ಹಕೊಂಗೊಣಿ "ಕೊಂಗುಣಿ? ನೋ. 
ಕೊಂಗೊಣೆ "ಕೊಂಗುಣಿ? ನೋ. 
ಕೊಂಚ, ಕೊಂಚೆ, (ಗು). ನಸು; ತುಸು; ಸ್ವಲ್ಪ: ಹಿರಿದು ಆಳಿಯರಿರೆದೆ 
ಕೊೊಂಚದೊಳಿರುವರಿತ್ಸಾಸಿರದ ಸ್ತ್ರೀಯರ ನೆರವಿ ಬಳಸಿತು (ಜಿನಭಾ. 
೧೯-೧೬) ; ಮೂರ್ತಿ ಕೊಂಚಮಾದರೂ ಕೀರ್ತಿ ದೊಡ್ಡದು (ಸೌಗಂಧಿ. 
೧೯೧-೧೪) ; ಕೊಂಚ ಹೊತ್ತಾಯ್ತು (ಮುನಿಮಾ. ೧). ಕೊಂಚ: 
*ಸಕ್ಷಿಯ ಭೇದದೊಳಗಲ್ಪದೊಳು ಕೊಂಚ (ಶಬ್ದಮಂ. ೮೬). 
ಕೊಂಚದವನು - ಅಲ್ಪಮನುಷ್ಯ ; ತುಚ್ಛ ವ್ಯಕ್ತಿ : (ಕಿ). 
(ಜೇ. ॥ ಶಮಿ. ಮಲ. ಕೊಳ್ಳು ; ತೆಲು. ಕೊಂಚೆ] 
ಕೊಂಚಗಾಶಿ (ನಾ). ಅಲ್ಪಳು; ಸಾಮಾನ್ಯಳು: ನೀವೆಲ್ಲರೂ ಕೊಂಚ 
ಗಾತಿಯರೆ ಕಾಲವಂ ಕಂಡು ಬಂದವರು (ಸೌಗಂಧಿ. ೫೦೯-೨). 
[ಕೊಂಚ *--ಕಾಶ್ಮೀ] 
ಕೊಂಚೆಗಾಜಿ (ನಾ). ಕ್ಸುದ್ರನಾದವನು; ಸಾಮಾನ್ಯ ; ನಾಡಾಡಿ: 
ಕೊಂಚಗಾಣರು ಆಜುಮಂದಿ ... ಹಿಂಚುಮುಂಚಿಲ್ಲದೆ ಎಳೆಯುತಾರೆ 
(ಷರಂದ. ೪-೨೫-೨) , ಪ್ರಪಂಚನೆಲ್ಲಕೆ ತಪ್ಪಿದವನೀ ಕೊಂಡಗಾಜನೆ 
ಕೃಷ ರಕ್ಷಿಸು (ಹರಿಸಾ. ೫೮). [ಕೊಂಚ + -ಉಾಜ] 
ಕೊಂಚರು, ಕೊಂಚಲು (ನಾ). ಹಳ್ಳ : ಪೂರ್ವಕಾಲದಲ್ಲಿ ಕೊಂಡರು 
ಗಳಲ್ಲಿ ಅದಿರನ್ನು ಆರಿಸಿ ತಂದು ಕಬ್ಬಣಮಾಡಿಕೊಳ್ಳುತ್ತಿದ್ದರು (ರೂಢಿ). 
ಕೊಂಚಲು : ಕಣಿವೆ ಇಳಿದೆ ಮರಳು ಹರಡಿದ್ದ ಒಂದು ಸಣ್ಣ 
ಳೊಂಚಲು ಸಿಕ್ಕಿತು (ಮಗಮಾಂ. ೩೪). (2) 


ಕೊಂಚಲು 


ಕೊಂಚಲು "ಕೊಂಚರು' ನೋ. 
ಕೊಂಚಿಸು (ಕ್ರಿ). ಕೊಚ್ಚಿಹಾಕು; ಕತ್ತರಿಸಿಹಾಕು: ವಂಚನೆಯ 
ಮಾಡುವೆಯ ಸಂಚಿನೊಳು ಮಾನವನೆ ಕೊಂಚಿಸುವೆ ನೋಡಿಂದು 
ಕಂಚುಕಾಧಮನೆ (ಹಮಚ. ೪೬). [ಆ ಕೊಚ್ಚು, * -ಇಸ್ಕು] 
ಕೊಂಚೆ, "ಕೊಂಚ' ನೋ. 
ಕೊಂಚೈ (ನಾ). ದಿಣ್ಣೆಯ ಮೇಲೆ ಕಟ್ಟಿದ ಪ್ರಾಕಾರ; ಕೋಟಿಯ 
ಗೋಡೆ: “ಪ್ರಾಕಾರ, ವರಣ್ಯ ಶಾಲ? (ನಾಚಿರಾ. ಕಿ). [1] 
ಕೊಂಚ್ಯೆ (ನಾ). ಕುಂಡೆ; ಪಿಕ್ರಿ; ನಿತಂಬ: "ಫೊಣಮಾಜು? 
(ಚತುನಿ. ಕಿ. 1, ೬೨). [?] 
ಕೊಂಚ (ನಾ). ೧. ಒಂದು ಬಗೆಯ ಪಕ್ಷಿ; ಕ್ರೌಂಚ: 
*ಕೊಂಚೆಯದಕ್ಕುಂ ಪೆಸರಿಂ ಕ್ರೌಂಚಂ೫ (ವಸ್ತುಕೋ. ೪೩-೧೮); 
*ಕೊಂಚೆಯೆ ಕ್ರೌಂಚಾಹ್ವಯಂ? (ಕವಿಕಂ. ೬೪); ಕೋಗಿಲೆ ಚಾದಗೆ 
ಪೋದಗೆ ಮೂಗಿಗಲಿಂಜಂಚೆ ಕೊಂಚೆ (ಕಾವ್ಯಸಾ, ೧೦೪೪ ಶೂದ್ರಕ); 
ಗಿಳಿಯಕೋಗಿಲೆಯ ಕೊಂಚೆಯಂಚೆಯ ಕುಂತಳಿಕೆಯ ಮಾಟಕ್ಕಿಯ 
ಸಿಪ್ಪುಗಳೊಳ್‌ ತೀವಿ (ಪಂಸಭಾ. ೪-೮೭ವ); ಕೊಂಚೆಗಳಿಂಚರ ದನಿ ನೀಲ 
ಕಲಕಂಠಗಳಿಂಚರೆ (ಮೋಹತ. ೫-೩೩); ಕೊಳರ್ವಕ್ಕಿಯ ಕಳರವದಾ 
ಕೊಂಚೆಯೊಂದಿಂಚರಂ (ಚಿಕವಿ. ೬-೧೬೪). ೨. ಒಂದು ಬೆಟ್ಟದ 
ಹೆಸರು. "ಕೊಂಚಿವೆಟ್ಟು' ಪರಾ. [೭ ಸಂ. ಕ್ರೌಂಚ] 
ಕೊಂಚೆಗಟ್ಟು (ನಾ). ಕ್ರೌಂಚಪಕ್ಷಿಯ ಆಕಾರದಲ್ಲಿ ನಿಲ್ಲಿಸಿದ 
ಸೈನ್ಯ; ಕ್ರೌಂಚವ್ಯೂಹ: ತನ್ನ ಪಡೆಯಂ ಕೊಂಚಿಗಟ್ಟಿನ ಕೋಂಟಿ |20 
ಯಂತೆ ಸಮೆದು (ಕಾಮಾಶ್ವ. ೯೪-೨೭). [ಕೊಂಚ + ಕಟ್ಟು] 
ಕೊಂಚೆಗುಲಿ (ನಾ). ಕ್ರೌಂಚಪಕ್ಷಿಯನ್ನು ಕೊಂದವನು: 
ಕುರಿತು ಮರುಗಿದನಿಂತು ಕೊಂಚೆಗುಲಿ ಬಿಯದಂಗೆ (ಶ್ರೀರಾಮಾ.೨-೩೫). 
“ಮಾಂಗುಲಿ? ಪರಾ. [ಕೊಂಚ್ಕೆ + -ಕುಲ್ಮಿ] 
ಕೊಂಚೆಯ (ನಾ). ಮಂಟಪ; ಬಳ್ಳಿಮಾಡ; ಹಂದರ: ನವ 
ಮಾಲಿಕಾಲತೆಯಿಜುಂಬುಗಳೊಳಂ ತಮಾಳಲತೆಯ ಕೊಂಚೆಯಂಗ 
ಳೊಳಂ [ಪಾಳಾಂ. ಗೊಂಚಲ್ಗಳೊಳಂ] (ಆದಿಪು. ೪-೯೨ ವ); ಮಜ್ಜನದ 
ದೇಹಾರೆದ ರೆಂಬೆಯ ಕೊಂಚಿಯದ ಕೂರವದ ಕೊಟ್ಟಿಗೆಯ ಗುಡಿಯ 
ಜಳಗುಡಿಯಾ ಗೊಲ್ಲಣಿಗೆಯ ಮಂಡವಿಗೆಯ ವಿಳಾಸನಿವಾಸಂಗಳಿಂದಂ 
(ಶಾಂಕಿಪು. ೧೦-೧೪೭ ವ). [?] 
ಕೊಂಚೆವಕ್ಕಿ (ನಾ). ಕ್ರೌಂಚಪಕ್ಷಿ: “ಕೃಜ್‌, ಕ್ರೌಂಚ - ಈ ೨ 
ಕೊಂಚೆವಕ್ಕಿ? (ನಾಚಿರಾ. ೧೧೪); ಕೊಂಚೆವಕ್ಕಿಯ ಮೆಯ್ಕಿನಾ 
ಬಾಣಮಂ ಬಿಡಿಸಿ (ಶ್ರೀರಾಮಾ. ೨-೪೫).  [ಕೊಂಚ್ಮೆ + ಪಕ್ಕಿ) 
ಕೊಂಚೆನಿಂಡು (ನಾ). ಕ್ರೌಂಚಪಕ್ಷಿಗಳ ಸಮೂಹ : ಕೊಂಚೆವಿಂಡು 
ಪಲವಡ್ಡಇದೊಡ್ಡು (ಕಬ್ಬಿಕಾ. ೨೦೧). [ಕೊಂಚ * ಹಿಂಡ್ಯು) 
ಕೊಂಚೆನೆಟ್ಟು (ನಾ). ಕ್ರೌಂಚಪರ್ವತ : 
ಕೊಂಚೆವೆಟ್ಟಂದಳೆದಂ - ಕ್ರೌಂಚಪರ್ವತವನ್ನು ಶಳೆದವನು ; 
ಕುಮಾರಸ್ವಾಮಿ, ಷಣ್ಮುಖ: “ಮಿಗೆ ನವಿಲ್ಹೇರ , , , ಕುವರ 
ಕೆಂಚಿವೆಟ್ಟಂದಳೆದನೆಂಬ ನಾಮ ಗುಹಂಗೆ? (ಕಬ್ಬಿಕ್ಕೆ. ೬); *ಕೊಂಚೆ 
ನೆಟ್ಟಂದಳೆದನಜುಮುಗನೆನಲು ಗುಹನ ಪೆಸರಪ್ಪುದು ” (ಶಬ್ದಮಂ. ೫). 
[ಕೊಂಚೈ + ಬೆಟ್ಟು] 
ಕೊಂಜ (ನಾ). ಕ್ಷುದ್ರವ್ಯಕ್ತಿ : *ಅಂಜುಪುರುಕ* (ಜಾನಕೋ. ೪೧). 
[+ ತನಿ. ಕೊಣ್ಣುನ್‌) 
ಕೊಂಜಾರಿ (ನಾ). ಒಂದು ಪ್ರದೇಶದ ಹೆಸರು: ಅನ್ತೆ ಬನ್ನು ಬೆಳ್ಳ 
ಕ್ಮೊಖಡೆ ತೆಂಕಾಯ್ದೋಡಿಂ ಕೊೋಣಳ್ದಾರಿ ಪುಣುಸೆಎ (ಎಕ. 1೪, ಶ್ರೀರಂಗ. 


(7) 


25 


30 
35 
4 


45 


ಲಿ 


೧೬೦-೨೪; $00). 


ವಡಿ 


ಕೊಂಡಗ 


ಹೊಂಜು (ಕ್ರಿ). ಮೃದುವಾಗಿ ಮಾತಾಡು; ಲಲ್ಲೈಸು; ಮಕ್ಕ 
ಳಂತೆ ತೊದಲು ನುಡಿ: ಭ್ರಮರ ಎಲ್ಲರಿಗೂ ಮುಂಚೆ ರತ್ನಾ ಅತ್ತೆ 
ಹೇಗಿದ್ದಾಳಮ್ಮ? ಎಂದು ಕೊಂಜಿದಳು (ಸುಖವಿ. ೨೪). 
(ದೇ. ॥ ಶವಿಂ. ಮಲ. ಕೊಇಗ್ತಿ ; ತುಳು. ಕೊಳ್ಳು] 


ಕ| ಕೊಂಟಿ (ನಾ). ತುಂಟ; ಒರಟ (?): ಕುಂಟರು ಕುರುಡರು 


ಗಂಟಿಯ ಚೋರರು ಕೊಂಟರು ಕೊನ್ನರು ತುಡುಗರು ಗಂಟುಕಳ್ಳರು 
ಕೂಡಿ (ಕವಿಡ. 11, ೪೧೯ ಬಿಜ್ಜಳರಾಯ ಚರಿತೆ). (ಕೊಂಟ * -ಅ್ಯ) 
ಕೊಂಬಿ (ಗು). ತುಂಟಿ; ತೊಂಡು; ಒರಟು: ಕೊಂಟ ಕುದುರೆದು 
ಅದಕೆ ದಾಣಿಯ ಅಂಟು ಅದ್ದನ ಹಾಕೆ ಅದು ತಾ ಕೊಂಟತನವದು 
ಹೋಗಿ ಬಳಿಕೆದು ಸಾಧುವಾದಂತೆ (ಜ್ಞಾನಸಿಂ. ೧೯-೮೮). 
[ದೇ. ॥ ತಮಿ. ಕೊಣ್ಣಿ; ಮಲ. ಕೊಣ್ಣೆ ; ಶುಳು. ಕೊಂಡ; 
ತೆಲು. ಕೊಂಡೆ] 
ಕೊಂಚಿಸುದ್ದಿ (ನಾ). ಚಾಡಿಸುದ್ದಿ: ನೆಂಟರಿಷ್ಟರು ಬಯಲು ಕಟ್ಟುವ 
ಗಂಟು ಮೂಟದು ಬಯಲು ನುಡಿವಾ ಕೊಂಟಿಸುದ್ದಿಯು ಬಯಲು 
ತೊಟ್ಟಿಯು ತೊಡಲು ಅದು ಬಯಲು (ಜ್ಞಾನಸಿಂ. ೯-೧೨). 
[(ಕೆೊಂಟ ಸುದ್ದಿ] 
ಕೊಂಟು (ನಾ). ಮರದ ಕೊರಡು; ತುಂಡು: ಒಂದು ಕೊಂಟನಿಟ್ಟು 
ಆದಕ್ಕೆ ಒಂದು ಕಂಬಳಿಯನ್ನು ಹೊದಿಸಿ ಮನುಷ್ಕರ ಆಕೃತಿಯಲ್ಲಿ 
ಕಾಣುವಂತೆ ಮಾಡಿ (ಬೈ ಸರ್ವೆ. ೩೭) : ಆವನಿಗೆ ಕೊಂಟುಗಳನ್ನು ಕಟ್ಟಸಿ 
ಸುಡಿಸಿದನು (ಪಂಚಾಮೃ. ೫೧). [ಆ ಕೊರೆಡು] 
ಕೊಂಡೆ, (ನಾ). ಬೆಟ್ಟ; ದಿಣ್ಣೆ: ಅದಣ ತದನಾನ್ತರ ಮಟ್ಟಿಜಕಿಯ 
ಕುರಚಿಗೊಣ್ಣ ಆದಅ ತೆದನಾನ್ತರ ಕಮ್ಮಾಜ ಕಣುವೆ (ಸೌಇಇ. 1-1, 
೪೧-೨೫; 11ನೆಯ ಶತ). "ಕುಂದ' ಪರಾ. 
[ದೇ. 1 ತೆಲು. ಕೊಂಡ] 
ಕೊಂಡ್ಕ (ನಾ). ೧. ನೀರು ನಿಲ್ಲುವುದಕ್ಕಾಗಿ ಅಗೆದ ಕುಂಡ; ಕೆರೆ; 
ಹೊಂಡ: ದೇಗುಲಂಗಳುಮಂ ಸಮಯಿಸಿ ಕೊಣ್ಣಗಳುಮಂ ಕಟ್ಟಸಿದರ್‌ 
(ಎಕ. ೫, ಮೊಳಕಾ. ೨೭-೪; 962) ; ಕೊಂಡದೊಳರ್ದಡೆ ಸಾಲಂಗೊಂಡ 
ರಿಣಂ ಪೋಕುಮಪ್ಪಡೆ (ಸಮಪ. ೧೨-೨೫); ಕೊಂಡದೊಳು ಮುಳುಗಿಯೀ 
ನೆರೆದವರ ಮಂಂತೆ ಸೂರುಳಿತಡದು ಸಾಲ್ಲು (ಕಿರುರ. ೨೦-೧) ; ನೊರೆ 
ನೆತ್ತರಿನ ಕೊಂಡಂಗಳಂ ಮುಳುಗಿ ನೋಡಿದರ್‌ (ಜೆಬಪು. ೪೦-೨೮). 
೨. ಹೋಮ ಮಾಡುವುದಕ್ಕಾಗಿ ರಚಿಸಿದ ಬೆಂಕಿಯ ಕುಳಿ ; ಅಗ್ನಿ 
ಕುಂಡ: ಜಯನಾಗನ್‌ . . . ಕೊಣ್ಣದೊಳ್‌ ಕಿಚ್ಚಂ ಪುಗುವೆನೆನ್ನು 
(ಸೌಇಇ. 1೫-8, ೯-೬; 9ನೆಯ ಶತ); ಬೇಳ್ವೆಯ ಕೊಂಡದ ಮೊದಲ್ಲಿ 
ವಂದು (ಪಂಪಭಾ. ೩-೭೫ ವ); ಕೊಂಡದ ಕಿರ್ಚಿನಂತಿರ್ದ ಕೋಪದೊಳ್‌ 
(ಅರ್ಧನೇ. ೬-೭೮ ವ); ಒರೆದು ಬುದ್ಧಿಯ ಸೊಸೆಯರ ಬೀಳ್ಕೊಟ್ಟಿಳಾ 
ಹರಿಹರ ದೇವಿ ಕೊ[ಸಾಕಾಂ. ಕುಂಡೆ]ಕೈ (ಕುರಾಸಾ ೦. ೩೬-೧೬೧). 
೩. ವೀರಭದ್ರ. "ಕೊಂಡಹಬ್ಬ' ಪರಾ. ೪. ಭೂತವೇತಾಳಗಳಲ್ಲಿ 
ಒಂದರ ಹೆಸರು: ಎಲರುಣಿನೆಡೆಯಂ ಬೀರಂ ಬಿಗುರ್ವರಿಜಂ ಹಳಿಗಂ 
ಕೊಂಡಂ ಗುಳಿಕಂ ಮುಂತಪ್ಪ ಭೂತನೇತಾಳಂಗಳ ಮರುಳ್ವಡೆವೆರಸು 
(ರಾಮಾಶ್ವ.೧೩೧-೧೭) ; “ವೀರಭದ್ರ ” (ರಾಮಾಶ್ವ. ಕೋಶ). 
[ಆ ಸೆಂ. ಕುಂಡ] 
ಕೊಂಡ್ಕ "ಕೊಳ್ಳ್‌' ಪರಾ. 
| ಶೊಂಡಕೋತಿ (ನಾ). - ಕೊಂಡಮುಸು : ಜೊಡ್ಡ ಕೊಂಡಕೋತಿ 
ಯಂತೆ ಕುಣಿಸ್ಮಾಳಣ್ಣ (ಪುರಂದ. ೧-೧೮೨-೪). [ಕೊಂಡ್ಯ * ಕೋತಿ] 
ಕೊಂಡಗ (ನಾ). (?): ಮಂಡೆಬೋಳಿನ ಮಲ್ಲಿ ಕೊಂಡಗದ 
ಕೊನಿಯೀ ಭಂಡನನು ನೋಡಿ (ಕರಿಕ. ೯೫-೪). (2) 


ಕೊಂಡಗಣಲೆ 


ಕೊಂಡಗಣಲೆ (ನಾ). ಒಂದು ಊರಿನ ಹೆಸರು: ಕೊಂಡಗಣಲೆಯೆ 
ಚಿಕ್ಕಗಉಡ ಮಾಡಿಸಿ (ಎಕ. ೪111, ಸೊರಬ, ೫೫೭-೧; 1049). [1] 

ಕೊಂಡಗುರಿ "ಕೊಂಡಗುಜ? ನೋ. 

ಕೊಂಡಗುಅಕ, ಕೊಂಡಗುರಿ, ಕೊಂಡಗೊಟು, ಕೊಂಡುಗುಟಃ 
(ನಾ). ೧. ನಾಲ್ಕು ಕೊಂಬುಗಳುಳ್ಳ ಸಾರಂಗಜಾತಿಯ ಜಿಂಕೆ: 
*“ರಾಹಿಷ- ಕೊಂಡಗು [ಪಾಠಾಂ. ಗೊ]ಜಕಿ೫ (ನಾಚರಾ. ಕ); ಬೆಳ್ಳೆರಳೆ 
ಕುತ್ತ ಕೊಂ [ಪಾಕಾಂ ಕೋ)]ಡಗುಣು .. , ಬೆಳೆದ ಕೆಯ್ಗಳ 
ನಂತಿರಲೀಯವು (ನಳಚಂ. ೬೫) ; ದಣಿದಿರ್ದ ಕೊಂಡಗುಆಗೀ ತೊಗರೆಂ 
. * « ಮಾರಿಯಲೆ ಭೂಪತಿ (ದಕಕು. ೨-೧೦೯). ೨. ಅಡವಿಯ ಕುರಿ; 
ಕಾಡುಕುರಿ: *ಕೊಂಡಗುಅಕಿ ವನೋರಣಮಟಓವ್ಯವಿಯೆನಿಕ್ಕು? 
(ಮಂಗರಾ.೪೮-೮); ಪುರುಷಮೃಗ ಶರಭ ಸಾರಗ ಕೊಂಡಗುಜಕಿಗಳಿಂ ನರಿ 
ಶಶಕ ವೃಕ... ಸಮೂಹಗಳಿಂದ (ಸಕುಚ. ೧-೨೮). ಕೊಂಡಗುರಿ: 
೧. ಚಿಗರೆ, ಹುಲ್ಲೆ, ಕೊಂಡಗುರಿ, ಶಂಕಹುಲ್ಲೆ (ನಮ್ಮನು. ೨೩೮). 
ಕೊಂಡಗೊಣಜರಿ: ೧, “ರೌಹಿಷ - ಕೊಂಡಗೊಟ್‌ [ಪಾಳಾಂ. ಕೊಂಡ 
ಗುಣ್‌]? (ನಾಚರಾ. ಕಿ). ಕಔೊಂಡುಗುಲಿಕಿ: ೧. ಕಡವಳೆ ಬಳ್ಳು 
ಕೊಂಡಂಗುಜಿಕಿ ಕೂರೆಗೆಯೆಂಬಿವನೈದೆ' ಕಾಸಿನೊಳ್‌ ಗಡಣದೆ ಪೊತ್ತು 
ಬೇಡವಹಿ ಬಂದುದು (ಸೂಕ್ತಿಸು. ೩-೧೬೮). 

[ಕೊಂಡ + ಕುಜ್ಕಾ. / ತೆಲು. ಕೊಂಡಗೊಟಸ್ಕಿ] 

ಕೊಂಡಗುಲದುಪ್ಪುಳ್‌ (ನಾ). ಕೊಂಡಗುರಿಯ ತುಪ್ಪಟ: ಇದು 
ನರಿಯ ಗುರ್ದಿದುಂ ಕೊಂಡಗುಜ್‌ದುಫಳಿಂತಿದುದೆಂದು ತಮ್ಮೊಳಗೆ 
ತಾವೆ ಮಾತಾಡುತ್ತೆ . . . ಬೇಡವಡೆ ನಗೆದುದು (ರಾಘಚ. ೧೭-೬೮). 

[ಕೆೊಂಡಗುಣ್‌ 4 ತುಪ್ಪುಳ್‌) 

ಸೊಂಡಗೊಲಟ್‌ "ಕೊಂಡಗುಆಟು? ನೋ. 

ಕೊಂಡಣ (ನಾ). ಒಬ್ಬಾತನ ಹೆಸರು: ಇ ಸಾಸನಮನಗಲ್ಲ 
ಕೊಣ್ಣಣಗೆ ಪನ್ನಿರ್ಮ್ಮತ್ತರ್‌ ಸರ್ವಪಾಪ ಪರಿಹಾರ (ಸೌಇಇ. 1x-1, 
೫೪-೧೩ ; 9ನೆಯ ಶತ). [ಕೊಂಡ್ಯ + ಅಣ್ಯ (ಆ ಅಣ್ಣ) 

ಕೊಂಡಬಂಡಿ (ನಾ). ಕೊಂಡದ ಹಬ್ಬದಲ್ಲಿ ನಡೆಯವ 
ಬಂಡಿಯ ಉತ್ಸವ, ರಥೋತ್ಸವ: (೪). 

[ಕೊಂಡ್ಯ 4 ಬಂಡಿ] 

ಸೊಂಡಮಾವು(ನಾ). ಒಂದು ಜಾತಿಯಮರ: (ಮೈಡಗಿ, ೨೪-೪೪೧); 
*ಮುಯೂರವಿದಳಃ - ಕೊಂಡಮಾವು” (ಓಷಧಿ. ೧೨೨); ಒಂದು 
ಮಲ್ಲಿಗೆಯ ಬಳ್ಳಿ ಕೊಂಡಮಾವಿನ ಮರಕ್ಕೆ ಸುತ್ತಿಕೊಂಡು . .. ನಿಂತಿತ್ತು 
(ವಂಶವೃ. ೧೯೫). (ಕೊಂಡ 4+ ಮಾವು) 

ಕೊಂಡಮಾಯಿ (ನಾ). (?); ಜಂಗಮಮುಖದಿ ನಿಂದೆ ಬಂದಡೆ 
ಕೊಂಡಮಾಜಕಿಂಗೆ ಹೋಹುದು ತಪ್ಪುದು (ಬಸವ. ೧೦೬); ಭಕ್ತಿಯ 
ನಟಿಯರು ಮುಕ್ತಿಯನಜಕಿಯರು ಯುಕ್ತಿಯನಜಕಿಯರು ಮತ್ತು 
ವಾದಿಗೆಳಸುವರುಃ? ಹೋದರು, ಗುಹೇಶ್ವರೆ, ಸಲೆ ಕೊಂಡಮಾಜಕಿಂಗೆ 
(ಅವಚಂ. ೧೭-೬೯); “ಕೊಂಡಮಾರಿಗೆ ಹೋಗು - ಲಾಭವಿಲ್ಲದೆ 
ಹೋಗು ; ವ್ಯರ್ಥವಾಗಿ ಹೋಗು? (ಅವಚಂ. ಕೋಶ). [1] 

ಸೊಂಡಮುರುವುದು (ನಾ). ಒಂದು ಊರಿನ ಹೆಸರು: ತತಃ 
ಅಪರದಿಶಂ ಗತ್ವಾ ಕೊಣ್ಣಮುರುವುದು(ಡು?) ಗ್ರಾಮಸ್ಮ ಸೀಮಾನ್ತ 
ಮವಧಿ! (ಇಆ. ೪, ೫೨-೨೫; 5ನೆಯ ಶತ). [?] 

ಹೊಂಡಮುಸು, ಕೊಂಡಮುಸುಕು, ಕೊಂಡಮುಸುವ, ಕೊಂಡ 
ಮುಸುವು (ನಾ). ಕಪ್ಪು ಮುಖದ ಕೋತಿ; ಬೆಟ್ಟದ ಮುಸುವ; 
ಕೋಡಗ: ತಂಡ ಪುಟ್ಟತು ವ್ಯಾಳ ವೃಶ್ಚಿಕ ಕೊಂಡಮುಸು 
ಕೇಸರಿಯುಮಿರುಹೆಯು. ವ್ಯಾಫ್ರ ತೋಳಗಳು (ಸಂಧಸ. ೬-೨೫). 


ಮಳ 


pe 


5 


20 


ಕೊಂಡಹಬ್ಬ 


ಚೊಂಡಮುಸುಕು: ಕೋತಿಗಳಲ್ಲಿ ಒಂದು ಜಾತಿ: ಸಿಂಗಳೀಕ... 
ವಖಸುಕು, ಕೊಂಡಮುಸುಕು, ಕೊಂಡಮುಸುವ (ನಮ್ಮನು. ೨೬೯). 
ಕೊಂಡಮುಸುವ : (8). ಕೊಂಡಮುಸುವು : ಹರಿ ಎಂದವಳಿಗೆ 
ಶಿಂಗಳೀಕಗಳು ಕವಿಗಳು ಕೊಂಡ ಮುಸುವುಗಳು ಹು ಟ್ಟ ದವು 
(ಕೃವಾಆ. ೧೦೮). [ಕೊಂಡ * ಮುಸು] 
ಕೊಂಡಮುಸುಕು "ಕೊಂಡಮುಸು? ನೋ. 
ಕೊಂಡಮುಸುಡಿ (ನಾ). ಜ ಕೊಂಡಮುಸು: (8). 
[ಕೊಂಡ + ಮುಸುಡಿ] 
ಕೊಂಡಮುಸುವ "ಕೊಂಡಮುಸು' ನೋ. 
ಕೊಂಡಮುಸುವು "ಕೊಂಡಮುಸು? ನೋ. 
ಕೊಂಡಯ್ಯ (ನಾ). ಒಬ್ಬಾತನ ಹೆಸರು: ತೊಮ್ಬ್ಚಪ್ಪೋಯನ ಮಕ್ಕಳ್‌ 
ನಾಗಯ್ಯನು ಕೊಣ್ಣಯ್ಯನು (ಎಕ. 2೭, ಕೋಲಾರ. ೯-೫; ಸು. 925); 
ಶ್ರೀಮನ್ಮಾಹಾಮುಂಡಲೇಶ್ವರಕೊಂಡಯ್ಕದೇವಚೋಳಮಹಾಅರೆಸುಗಳು 
(ಎಕ. 21೪, ಗುಂಡ್ಲು ಪೇ. ೧೩೨-೫; 1540). [ಕೆೊಎಂಡ್ಯ * ಅಯ್ಯ್ಯ) 
ಕೊಂಡರಟೆ, ಕೊಂಡರಟ್ಟಿ (ನಾ). ಒಂದು ಊರಿನ ಹೆಸರು: 
ಸೊರಬದ ಹುಲಿಯ ಜಂಗುಳಿ ಬೀರಣನ ಮಗ ಮೂವಡಿ ಕೊಂಡರಟಿಗೆ 
ಧಾಳಿಯಂ ಹರಿದಲ್ಲಿ (ಎಕ. ೫1೭1, ಸೊರಬ. ೪೬-೫; 1018). 
ಕೊಂಡರಟ್ಟೆ : ಕೊಂಟರಟ್ಟಿ ಎಪ್ಪತ್ತಜಕೊಳಗಣ . . . ಕಲಿದೇನೇಶ್ವರ 
ದೇವರ (ಕಕುಲ. ೧೦-೪೦; ?). (2) 
ಕೊಂಡರಟ್ಟೆ "ಕೊಂಡರಟಿ' ನೋ. 
ಕೊಂಡಲಗಾಮುಂಡ (ನಾ). ಒಬ್ಬಾತನ ಹೆಸರು: ಶ್ರೀ ಕೊಣ್ಣಲ 
ಗಾಮುಣ್ಣರೆ ಮಗಳ್‌ ಅನ್ನಾರಿಯರ್‌ ಕಾಡೆಮಗಾಮುಣ್ಣಜ್ಕ್‌ ಕೊಟ್ಟರ್‌ 
(ಎಕ. ೫, ಶ್ರೀನಿವಾ. ೨೫-೨ ; ಸು. 950). [ಕೊಂಡಲ್ಕ * ಗಾಮುಂಡ] 
ಕೊಂಡಲಿಗೆಆ್‌ (ನಾ). ಒಂದು ಕೆರೆಯ ಹೆಸರು: ಸಮುದ್ರದನ್ನೆ 
ಕೊಣ್ಣಲಿಗೆಜಕ ಯೊಬ್ಬ ತೋಜುವುದು (ಎಇ. 2111, ೩೩೧-೩೪; 929). 
[ಕೊಂಡಲಿ? ೬ ಕೆಜಕಿ] 
ಕೊಂಡಲು (ನಾ). ಕಿವಿಯ ಆಭರಣ; ಕುಂಡಲ: ಮಗುವಿಗೆ ಕಿವಿ 
ಚುಚ್ಚಿ ಬಂಗಾರದ ಕೊಂಡಲಿಟ್ಟರು (ರೂಢಿ). [ಆ ಸೆಂ. ಕುಂಡಲ] 
ಕೊಂಡವಾಡ, ಕೊಂಡವಾಡೆ (ನಾ). ತುಡುಗು ಮೇಯುವ 
ಅಥವಾ ಪೋಲಿ ದನಗಳನ್ನು ಹಿಡಿದು ಕೂಡುವ ಸರಕಾರೀ 
ದೊಡ್ಡಿ; ಪೌಂಡಿಮನೆ: ಹಿಡಿದು ಕೊಂಡವಾಡಕ್ಕೆ ಹಾಕಬಾರದು 
(ಬಾಬಲ. ೪0). ಶೊಂಡವಾಡೆ: ಕೊಂಡವಾಡೆಯಲ್ಲಿ ದನಗಳನ್ನು 
ಬಿಡುವಂತೆ ಆ ಡಬ್ಬಿಯ ಜನರೆಲ್ಲರನ್ನೂ ಆ ವ್ಮೂಹದಲ್ಲಿ ಬಿಡುವರು 
(ಸ್ಮೃತಿಚಿ. ೨೪೦) ; ಕೊಂಡವಾಡೆಯಿಂದ ಹೊರಬೀಳುವ ದನಕರುಗಳಂತೆ 
ಈ ಮಕ್ಕಳು ಸಂಜೆ ಶಾಲೆಯಿಂದ ಹೊರಬೀಳುತ್ತಾರೆ (ರೂಢಿ). 
[4 ಮರಾ. ಕೋಂಡವಾಡ, ಕೋಂಡವಾಡಾ) 
ಕೊಂಡವಾಡೆ "ಕೊಂಡವಾಡ' ನೋ. 
ಕೊಂಡಾಟ "ಕೊಳ್‌' ಪರಾ. 
ಕೊಂಡಾಡಿಸು "ಕೊಳ್‌? ಪರಾ. 
ಕೊಂಡಸು (ನಾ). ಒಂದು ಬಗೆಯ ಮರ: *ಕೊಂಡಸು ಸೂಪತಾಳಿರಕಿ 
(ಪಾಠಾಂ. ಸುಪರಾಕಿ] ಸೂಪಕಾರತಿಯೆನಿಕು ” (ಮಂಗರಾ. ೩೭-೧೯); 
ಕೊಡಸಿಗೆ ಬಾಗೆ ಬೇಲರಳಿ ತಂಡಸು ಕೊಂಡಸು ಜಾಲನಾಲದಿಂದಿಡಿ 
ಕಿಅ್‌ದಿರ್ದ ಪೇರೆಡವಿಯೊಳ್‌' (ಧರ್ಮಪ. ೩-೪೭). [2) 
ಕೊಂಡಹಬ್ಬ (ನಾ). (ವೀರಭದ್ರನ ಮೂರ್ತಿಯನ್ನು ಹೊತ್ತು 
ಕೊಂಡು) ಅಗ್ನಿಕುಂಡವನ್ನು ಹಾಯುವ ಒಂದು ಹಬ್ಬ: (ಕಿ). 
[ಕೊಂಡ್ಕ + ಹಬ್ಬ (ಆ ಪರ್ಬ)) 


ಕೊಂಡಾಡು 


ಕೊಂಡಾಡು "ಕೊಳ್‌? ಪರಾ. 

ಕೊಂಡಿ, ಕೊಂಡೆ (ನಾ). ೧. ಕೊಕ್ಕೆ; ಬಾಗುಳ್ಳ ಮೊಳೆ: ಮಧ್ಯದಲ್ಲಿ 
ಇಪ್ಪತ್ತೈದು ಮಹಾಮೇರುನೆ ಹದಿನಾಜು ವರ್ತನದ ಕೊಂಡಿ(ಮೋಳಿಮಾ. 
೨೩೧-೭೮೪) ; ಬೀಯಗದ ಕೊಂಡಿಯಂ ಕಳಚಿ (ಸಿದ್ಧರಾ. ೯-೧೪) ; 
ಗುಳನ ಆಿಂಚೆಯ ಗಡಣಿಸುವ ಹಕ್ಕರಿಕೆಗಳನಾಯ್ದಡಸಿ ಹೊಲಿಸುವ 
ಕಬ್ಬಿಗಳ ಕೊಂಡಿಗಳ ಮಿಗೆ ಬಲಿವ (ಕುವ್ಯಾಭೀ. ೫-೩೭) ; ಒಂದೊಂದು 
ಸರಪಣಿಯಲ್ಲಿಯೂ ೧೬ ಕೊಂಡಿಗಳಿರುತ್ತವೆ. ಪ್ರತಿಯೊಂದು 
ಕೊಂಡಿಗೂ ಅಹೆಯೆಂದು ಹೇಳಲ್ಪಡುವುದು (ಭೂಮಿಅ. ೪). 


೨. (ಕುಟುಕುವ) ಮೊನೆಯಾದ ಮುಳ್ಳು, ತುದಿ : ವೃಶ್ಚಿಕದ 


ಕೆೊಂಡಿಗಳಿಂದ ಯೆಲೆಗಳಂ ಬಳ್ಳಿಗಳಂ ಚುಚ್ಚಿ (ಸೌಗಂಧಿ. ೪೬೪-೧೨); 
ಚೇಳಿಗೆಯು ಕೊಂಡಿಯಲಿ ಇಹುದು ವಿಷ (ಜ್ಞಾನಸಿಂ. ೪೨-೭೨); 
ಚೇಳಿಗೆ ಗರಳವು ಹನಿಮಾತ್ರವಿದ್ದರು ಕೆೊಂಡಿಯನೆತ್ತಿದೆ ಯಲ್ಲ (ಇಂಚಾಪ. 
೧೧೬-೭೦). &. ತಿರುವು; ಬಾಗು: ಕುದುರೆಗಳೆರೆಡೂ ನಿಲ್ಲದೆ... 
ದಕ್ಷಿಣದಿಕ್ಕಿನ ಕೊಂಡಿಯಲ್ಲಿ ಮತ್ತೊಮ್ಮೆ ಹೊರಳಿದವು (ಇಪ್ಪಕ. ೨೯೭). 
೪. ಹೊಲ, ಗದ್ದೆಗಳ ಕೊನೆಗೆ ಸಂಪರ್ಕ ಕಲ್ಪಿಸುವುದಕ್ಕಾಗಿ 
ಜೋಡಿಸಿಕೊಂಡ ಸಣ್ಣ ಭಾಗ: ಹಿರಿಯಹಳ್ಳದ ತೆನರೆ ಒತಿನ 
ಕೊಂಡಿಯಲು ಗದೆಯ ಬೀಜವರಿ ಖಂಡುಗವುಭಯಂ ಗದ್ದೆ ಮೂಘಂಡುಗೆ 
(ua. 120-, ೪೪೦-೪೨; 1419). ಕೊಂಡ್ಕೆ; ೧. ಕಿವಿಯ 
ಕೀಳಿನ ವಾರುವದ ಬಲುವಿಲ್ಲ ನಾರದ ಸೂತ್ರಿಕೆಯ ಕೆೊಂಡೆಯ ವಿವಿಧ 
ಕಡಿವಾಣಗಳ (ಕುಮುರಾ. ೩-೨೯); ತಳ ಸಂಕಲೆಯ ತೊಡರಂ ಕಣಿಯ 
ಕೊಂಡೆಯ ಪಕ್ಕ ಗಂಟಿಗಳ (ಕುವ್ಯಾದ್ರೋ. ೩-೨) ; ಸರಿಗೆ ಕೊಂಡೆಯ 
ಹಾಗೆ ತಿರುಗಿ ಬಂದಿವೆ ಮೀಸೆ (ಕರ್ಣಾಪೂ. ೧೨೯). 
ಕೊಂಡಿಯಕಲ್ಲು ಎ ತಲೆಗಲ್ಲು: ಹನಸೋಗೆಯ ಹಿರಿಯ ಬಸದಿಯ 
ಕೊಂಡಿಯಕಲ್ಲ ಒರಸೆಯ ಬೊಂಮ್ಮಿಸೆಟ್ಟಿಯರು ಇಕ್ಕಿಸಿದರು (ಮೈಆರಿ, 
೧೯೩೯, ೬೭-೭; 1500). [ದೇ.॥ ತಮಿ. ಕೊಡಣ್ಣಿ; ತುಳು. ಕೊಂಡಿ] 
ಕೊಂಡ್ಶಿ, ಕೊಂಡೈ (ನಾ). ಒಂದು ಬಗೆಯ ಔಷಧಿ ಸಸ್ಯ: ದನಗಳಿಗೆ 
ನೊರೆನಾಲು ಕೊಂಡಿಯ ರಸ ಜಾಜಿ ಉತ್ತ(ರಣಿರ)ಸ,. ಇಷ್ಟನ್ನು ಅರೆದು 
ಹಚ್ಚಲು ಕಣ್ಮುಹೂವು ಮಾಣ್ಗುಂ (ವಿವೈವಿ. ೬೯)- ಕೊಂಡೈ : 
*ಕದಳ, ಕೊಂಡೆ” (ಅಕಾದಿ. ೫-೧೬). [1] 
ಕೊಂಡ್ಕಿ "ಕೊಂಡೆಯ' ನೋ. 
ಕೊಂಡಿಂದ (ನಾ). ೧. ಒಂದು ಪ್ರದೇಶದ ಹೆಸರು. ೨, ಆ ಪ್ರದೇಶ 
ದವನು (?) : ಇದರ್ಕೆ ಸಾಕ್ಷಿ ಅಗ್ಲಿ ಸರ್ನ್ನವ್ವಯರ್ಗೊಡುಮರ್ಕ್ಯೊ 
ಣ್ಹಿನ್ನರ್‌ ಒಮಣಾರ್‌ ಎನೆ (ಎಕ, ೫1, ಡಳ್ಳಕೆ. ೩೩-೪೭; 815). (1?) 
ಕೊಂಡಿಂದಗೆಆ್‌ (ನಾ). ಒಂದು ಕೆರೆಯ ಹೆಸರು: ಸಾಲತ್ತ 
ಕಾಡೇಟನ ಪೇರೊಚಕ್ಕಿ ಎ ಪಗನ್ನೆ ವಂಳಮೆ ಗೋಸಸನ್ತನೆ ಕೊಣ್ಣಿನ್ನಗೆಜಕಿಎ 
(ಎಕ. 1೪, ಎಡತೊ. ೬೦-೭೫; ಸು. 8590). [ಕೊಂಡಿಂದ? + ಕೆಟ್‌] 
ಕೊಂಡಿಗಾರ (ನಾ). ಇ ಕೊಂಡೆಗ ೧: ಬಂಡರಾಡುವ ಮಾತಿದಲ್ಲವು 
ಕೊಂಡಿಗಾರರ ಕಥೆಯಿದಲ್ಲವು (ಯಡೋರ. ೧೨). 
[ಕೊಂಡಿ (ಆ ಕೊಂಡೆಯ) + -ಕಾರ, (ಆ -ಕಾಅ))] 
ಕೊಂಡಿಗೆ (ನಾ). ದನಕರುಗಳನ್ನು ಮೇಯಲು ಬಿಟ್ಟಾಗ ಓಡಿಹೋಗ 
ಬಾರದೆಂದು ಕೊರಳಿಗೆ ಕಟ್ಟಿ ಮುಂಗಾಲುಗಳ ನಡುವಿರುವಂತೆ 
ನೇತುಬಿಟ್ಟಿರುವ ಮರದ ತುಂಡು; ಗುದಿಗೆ; ತೊಂಡಿ; ಕುಂಟಿ. [?) 
ಕೊಂಡಿಲು (ನಾ). ೧. ಕೊಂಡಿ : ದೊಡ್ಡಮಾನು ಬಂತು. . . ಅದರ 
ಮೂಗಿನಲ್ಲಿ ಒಂದು ಚಿನ್ನದ ಕೊಂಡಿಲಿತ್ತು (ಜೆಂಗಾಳ್ವ. ೫೦೪). 
೨. ಹರಳುಗಿಡಕ್ಕೆ ಬೀಳುವ ಒಂದು ಬಗೆಯ ಹುಳು: ಕೊಂಡಿಲು 
ಬಿದ್ದು ಹರಳುಗಿಡಬೆಲ್ಲಾ ಹಾಳಾಗಿವೆ (ರೂಢ). [ಆ ಕೊಂಡಿ) 


ವೇಗ 


ಕೊಂಡೆತನ 


| ಕೊಂಡಿಶುಲ (ನಾ). ಒಂದು ಮನೆತನದ ಹೆಸರು (1) : ಇದಜ 
ಮುನ್ಹೆ ಕೊಣ್ಣಿಶುಲರ ಕುಪ್ಪ ಕೀರ್ತ್ರ್ತಿನರ್ಮ್ಮ' ಗೋಸಾಸಿಯ ನಿಜಸಿದಾ 
ಕೀರ್ತ್ತನಂ (ಸೌಇಇ. 2೭1-1, ೫-೧೦ ; 751). (?) 

; ಕೊಂಡಿಸು (ಕ್ರಿ). ಚಾಡಿಹೇಳು ; ಕುತ್ಸಿತವಾಗಿ ಆಡು; ಹಿಸುಣಿಸು : 

8: ಬಸನರಾಜನಾವನುಂ ಕೊಂಡಿಸಿದೊಡಿನ್ನಾ ಚಂಡಿಗುನ್ನಿಯ ರಸನೆಯಂ 

ತನೆ ಕೊಯ್ದು (ಬಸಪು. ೧೧-೧೯); ಕಸವನುಡುಗಿದಳೆನುತ್ತ ಕೊಂಡಿಸಿದ 

ರಾಗ (ಗುರುಚಾ. ೫-೧೮); ಪರಿಯನೆಲ್ಲವನವಳ ರಮಣಂಗೆ ಕೋಪ 

ಮುಬ್ಬರಿಸಂತೆ ಕೊಂಡಿಸಿದರು (ಕೊಟ್ಟೂಬ. ೯-೮). 

[ಕೆ.ಎಂಡ್ಕಿ (ಆ. ಕೊಂಡೆಯ) + -ಇಸ್ಕು] 

10] ಕೊಂಡಿಲುವ (ನಾ). ಒಂದು ಬಿರುದು (?) : ಶ್ರೀನಾಲ್ವತ್ತು ಬಾಡದ 
ಕೊಂಡಿಜುನ ಗೋಮರಸ ಅವರ ಹೆರ್ಗ್ಗಡೆ ಪಶಾಇತ ದುರ್ಗಿಮಯನ 
ಆದ್ಭಂ ಗೆ ಲಕ್ಷ್ಮಿ ಬಲಿಕವೆ (ಸೌಇಇ. x1-i, ೬೮-೯; 1055). [1] 

ಕೊಂಡು (ನಾ). (?): ಬಾಯಿಲ್ಲದ ಪಶು ಬಿತ್ತದ ಹೊಲನ ಹೊಕ್ಕು 
ಹುಟ್ಟಿದ ಸಸಿಯ ಮೇದು ವಡೆಯನಿಲ್ಲದ ಪುರವ ಕೊಂಡ ಕೂಡಿದಕೊಂಡಿನ 

3| ಹಟ್ಟಿಯ ಬಾಗಿಲೊಂದು ಬಿಗಿವೊಂಬತ್ತು (ಕಲ್ಯಾಶಾಂ. ೧೦೦-೧). [1] 

ಚೊಂಡುಗು 6 "ಕೊಂಡಗುಟ' ನೋ. 

ಕೊಂಡುಗೆಳತನ (ನಾ). ಒರಟು ಗೆಳೆತನ; ಕಾಡುಸ್ನೇಹ (?): 
ಕಂಡು ಕಣ್ಣಾರೆಯುಂ ನುಡಿಯದಿರ್ಪ ಕೊಂಡುಗೆಳೆಕನಕಿಂದೆ ನಮೋ 
ನಮಃ (ಸುಗುಗಂ. 3೫-೨). [ಕೊಂಡ್ಕಿ (ಲ ಕೊಂಟ) + ಗೆಳೆಕನ] 

1| ಕೊಂಡೆ, "ಕೊಂಡೆಯ' ನೋ. 

ಕೊಂಡೆ "ಕೊಂಡಿ? ನೋ. 

ಕೊಂಡೆ "ಕೊಂಡ್ಲಿ: ನೋ. 

ಕೊಂಡೆ, ಗೊಂಡಿ, ಗೊಂಡ್ಕು, ಗೊಂಡೆ (ನಾ). ೧. ತುರುಬು 
ಕಟ್ಟಲು ಉಪಯೋಗಿಸುವ ಸಿಂಬೆಯಂಥ ಸಾಧನ. ೨. ಒಂದು 

25, ಬಗೆಯ ಆಭರಣ, ಕುಚ್ಚು; ಗೊಂಚಲು: (ಕ). ೩. (ಉಕ) 

ಗುನಿ ತೆಗೆಯದ ಕಾಳು. ಗೊಂಡ್ಮಿ: ೩. ಜೋಳದ ಗೊಂಡಿಯನ್ನು 

ಥಳಿಸಬೇಕು (ರೂಢ). ಗೊಂಡ್ಕು : ೨. ಕೂದಲನ್ನು ಅಂದವಾಗಿ 
ಕಶ್ತರಿಸಿದ್ದರಿಂದ ಗೊಂಡು ಗೊಂಡಾಗಿ ಅವು ಹೆಗಲ ಮೇಲೆ ಲೋಲಾಡು 
ಶ್ರಿದ್ದುವು (ಹೇಮಂತ. ೧೯೪). ಗೊಂಡೆ: ೨. ಮಾಕ್ತಿಕದ ಗೊಂಡೆಗಳ 
ರತ್ನಚಯದುಂಡೆಗಳ (ಷತಿಲ. ೪-೭೨); ದೊಡ್ಡಮ್ಮ ನಿನ್‌ಗೊಂಡೆಯ 
ಸೆರಗಾ ಮರೆಮಾಡೆ (ಹುಟ್ಟಹ. ೫೭); ಸ್ವಪ್ನದಲ್ಲಿ ದಂಡಿಗೆ ಏರಿ ಗೊಂಡೆ 
ಹಿಡಿದ ಹಾಗೆ (ಗಾದೆ). 

(ದೇ. 1 ತನಿ. ಕೊಜ್ಜೈ ; ಮಲ, ಕೊಣ್ಣ; ಶುಳು. ಗೊಂಡೆ; 
ತೆಲು. ಕೊಂಡೆ] 

35] ಕೊಂಡೆಗ (ನಾ). ೧. ಚಾಡಿಕೋರೆ; ಹಿಸುಣ : ಬಿಡದೆ ಕೊಂಡೆಗರಿಂದ 

ಕೋಪವ ತಾಳಿದ ಫೊಡವಿಪ (ಕಂನವಿ. ೩-೧೦) ; ಕೊಂಡೆಗರ ವಿತಥ 
| ವಾಕ್ಮವ ಕೇಳಿ (ಕಂನವಿ. ೩-೫೦). ೨. ಚಾಡಿ; ನಿಂದೆ: ಎಲ್ಲರ್‌ 
ಮೇಳಂಗೊಂಡು ಕೊಂಡೆಗಕ್ಕೆ ನಾಲಗೆ ತಿಂತೆ ಮಸಗೆ(ವೃಷವಿ. ೮-೩ ವ). 

| (ಕೊಂಡೆ, (ಆ ಕೊಂಡೆಯ) * ಇಗ್ಯ]) 

“| ಕೊಂಡೆಗಾರತಿ (ನಾ). ಚಾಡಿಹೇಳುವವಳು; ಸಿಸುಣೆ: ಕೃಷ್ಣ 

ಕೊಂಡೆಗಾರತಿ ಮಾತ `ಕೇಳಿದಾನೊ (ಶ್ರೀಕೃಪಾ. ೧೨). 
[ಕೊಂಡೆಗಾರ್ಕ + -ತ್ಮಿ (« -ಇತ್ತಿ)] 
ಕೊಂಡೆಗಿತ್ತಿ (ನಾ). - ಕೊಂಡೆಗಾರತಿ: ಅಧಮೆಯರು. . .ಬಂಡಿತಿಯ 
ರಾಗಳು ಕೊಂಡೆಗಿತ್ತಿಯರು (ಬಸಪು, ೪0-೫೨), 
45 [ಕೆ.ಂಡೆಗ + -ಇತ್ತಿ] 


ಕೊಂಡೆತನ "ಕೊಂಡೆಯತನ,' ನೋ. 


136 


ಕೊಂಡೆನಾಲಗೆ 


ಕೊಂಡೆನಾಲಗೆ (ನಾ). ಚಾಡಿಹೇಳುವ ನಾಲಗೆ: ಕೊಂಡೆನಾಲಗೆ 
ಸುಟ್ಟಿತು ಹುಸಿಯ ಕೆಡವಿತು ಕುಟ್ಟತು (ನಾದಲೀ. 60-೧೧). 
(ಕೊಂಡೈ (ಆ ಕೊಂಡೆಯ) + ನಾಲಗೆ] 
ಕೊಂಡೆಮಲ್ಲೆ (ನಾ). ಒಂದು ಜಾತಿಯ ಸಸ್ಯ: (ಮೈಜಗಿ. 
೬೩-೧೨೮೯). [?) 
ಕೊಂಡೆಮಾತು (ನಾ). ಚಾಡಿಯ ಮಾತು; ಹಿಸುಣು : ಕೊಂಡೆ 
ವಧಾತನು ಕೇಳಿ ಕುಣಿವವನು ಮೂರ್ತಿ (ಪುರಂದ. ೧-೬೨-೮). 
[ಕೊಂಡೆ] (ಆ ಕೊಂಡೆಯ) + ಮಾತ್ಕು) 
ಕೊಂಡೆಯ, ಕೊಂಡ್ಕಿ, ಕೊಂಡೆ, (ನಾ). ೧. ಚಾಡಿಯ ಮಾತು; 
ಹಿಸುಣು : *ಪಿಶುನಭಾವಃ - ಪಿಸುಣಾಡುಹಂ, ಕೊಂಡೆಯ ೫ (ನೀತಿವಾ. 


ಕೇಳಲ್‌ (ದಶಕು. ೯-೭೩ ವ); ವಿದುರಾದಿಗಳ ಕೊಂಡೆಯಕೆ ಕನಿಗೊಡಡೆ 
(ಕುಷ್ಯಾಸ. ೧೬-೨೨]; ನಾರದನಂತೆ ಕಂಡವರ ಕೊಂಡೆಯ ಮಾತ 
ನಾಡಲಿಲ್ಲ (ಪುರಂದ. ೧-೪೧-೨). ೨. ಚಾಡಿಕೋರ; ಪಿಸುಣ: 
ಮೃದುವಹ ಮನುಷ್ಯರ ಚಿತ್ತಂಗಳಿ: ಕೊಂಡೆಯಂಂ ತಿಡುವುದು 
(ನಂಚತಂ, ೧೩೯-೮) ; ಕೊಂಡೆಯ ಕುಳ ಕಾಳದಂಡ ಕೂಡಿ ತಪ್ಪುವರ 
ಗಂಡ (ಸಾಹಿಇ, x1-ii, ೧೫೭-೬ ; 1108) ; ಕಲಹಂ ಮಾಚ್ಸ ಕೊಂಡೆಯ 
ನಂತೆ (ಧರ್ಮಾಮೃ. ೯-೨೩); ;ಅವನಿಪಾಲರು . . . ಕಂಡುದನವರು 
ನಂಬರು ಕೊಂಡೆಯರ ನುಡಿಗೇಳ್ದು ನಂಬುವರು (ಕುವ್ಯಾದ್ರೋ.೧೮-೨); 
ಈ ಲೋಕಕ್ಕೆ ಕೊಂಡೆಯನೆ ಭಾರ (ಸರ೯ಜ್ಞ. ೧೪೫೧) ಕೊಂಡ್ಕಿ: 


೨೧೫೬ 


10 


೧. ಕಂಡ ಸ್ತ್ರೀಯರ ನೋಡಿ ಕಣ್ಮುಗಳು ಸವೆದವು ಕೊಂಡಿಯನು ಕೇಳಿ | 


ಕಿವಿಗಳು ಸವೆದವು (ಮೋಕ್ಷದೀ. ೪೬-೧). ಕೊಂಡೆ: ೧. ಮಾಡಿದುಪ 
ಕಾರವನು ಮಜಕಿವ ದ್ರೋಹಿ ಚಾಡಿ ಕೊಂಡೆಗಳಾಡಿ ತಿರುಗುವನೆ 
ದ್ರೋಹಿ (ಕನಕ. ೭೯-೧); ಉಂಡುಟ್ಟು ಸುಖಪಟ್ಟು ಪಾರತ್ರಯವ 
ಮಜಕಿದು ಕೊಂಡೆಯಲಿ ನಿಪುಣನಾಗಿ ತೂಗಿ (ವಿದಾಕೃ. ೫೪-೬). 
(ದೇ. ॥ ತಮಿ. ಕುಣ್ಣಯ, ಕೊಣ್ಣಿ, ಕೊಣ್ಣಿಯ; ಮಲ. 

ಕುಣ್ವಣಿ ; ತೆಲು. ಕೊಂಡೆ] 

ಕೊಂಡೆಯತನ್ನ, : ಕೊಂಡೆತನ (ನಾ). ಚಾಡಿಕೋರ ಸ್ವಭಾವ; 
ಓಿಸುಣತನ: ಅಹಂಕೃತಿ ಕಳವು ಹಾದರ ಕೊಜತೆ ಕೊಂಡೆಯತನವು 
ಪರವಿತ್ತಾಪಹಾರಗಳು (ಅಂಬಿಕಾ. ೪೮-೯೦). ಶೊಂಡೆತನ : (8). 

[ಕೊಂಡೆಯ + -ತನ) 

ಕೊಂಡೆಯತನ್ಮ (ನಾ). ದರ್ಪ; ಔದ್ಧತ್ಯ; ಉದ್ದಟತ: 
ಇವನ ವಿಮಳ ಕ್ಸಾತ್ರ ವಿಕ್ರಮವಿವನ[ಸಾಕಾಂ. ನ] ಕೊಂಡೆ 
[ಪಾಠಾಂ, ಡ]ಯತನನಿವೇ ಸಾಕಿವನು ಘಾಟದ ವೀರನೆಂದರು ವೀರರ 
ರ್ಜುನನ (ಕುವ್ಯಾಆ ೧೫-೨೫). [-- ತನಿ. ಕೊಣ್ಣಿಕ್ರನಮ್‌)) 

ಕೊಂಡೇಸರ(ನಾ). ಒಂದು ಮನೆತನದ ಹೆಸರು: ಉತ್ತರಣಿಯ ಗವುಣ್ಣ 
ಕೊಣ್ಣೇಸರ ಬೂತಗೋಸಿಗೆ ಮೂಜುಭಾಗಂ ಕೊಣ್ಣೇಸರ ಜೋಗಯ್ಯಂಗೆ 
ಒಂನ್ನೂ ಭಾಗಂ (ಎಕ. ೪11, ಶಿಕಾರಿ. ೭೧-೧೪ ; 1029). [2] 

ಕೊಂತ, (ನಾ). ಒಂದು ಬಗೆಯ ಆಯುಧ; ಸಬಳ; ಭರ್ಜಿ: 
*ಕೊಂತಂ, ಡೊಂಕಣಿ- ಈ ೨ ಸಬಳಂ? (ಕಶಸಾ. ೧೪-೨೬೬) ; “ಕೊಂತ 
ಸಬಳಮೆನಿಕ್ಕುಂ” (ಕವಿಕಂ. ೧೨೭); ಕೊಂಶಂಗಳಿಂದಮಿಟ್ಟಿಗಳಿಂದಂ... 
ಕುಶ್ತುವುದುಂ (ವಡ್ಡಾರಾ.೯೬-೨೮); ಸಂತವಿದ್ಧ ಮನೆಗೆ ಕೊಂತವ ಶಂದಂಕೆ 
(ಬಸವ. ೧೦೦) ; ಹಿಂದೆ ಮರಳುವಡೆ ಕೃತಾಂತನ ಕೊಂತವರಸನ ಮೂದ 
ಲೆಯ ವಚನ (ಕುವ್ಯಾದ್ರೋ. ೬-೨೫); ಸಂತೆ ಸಾಲಕೆ ಹೊಲ್ಲ ಕೊಂತ 
ಜೊಂಕಲು ಹೊಲ್ಲ( ಸರ್ವಜ್ಞ. ೧೧೫೨). [< ಪ್ರಾ. ಕೋಂತ./ಸಂ, ಕುಂಕ್ಸ) ; 


೨೬-೧೮) ; *ಚಹಡಂ ಶ್ರಿಯಕ್ಷರಂ ಕೆ೧ಂಡೆಯಂ * (ಮಂಗರಾ. ೭೨-೨೩), 
ಧೂರ್ತ ವರ್ಗ ಮಂ ಕೂಡಿಕೊಂಡು ಪೇಟ್ಮ ಕೊಂಡೆಯಮಂ 


25 


95 


4 


45 


ಹೊಂದಡಿ 


ಕೊಂತ್ಯ (ನಾ). ೧. ಒತ್ತೊರಳಿನಲ್ಲಿ ಒಳಗಿಟ್ಟು ಒತ್ತುವಷ್ಟು 
ಭಾಗ, ದಿಂಡು. ೨. ಪಂಪು ಮೊದಲಾದ ಸಾಧನಗಳಲ್ಲಿ ಹೆನೆ 
ಯನ್ನಾಗಲಿ, ದ್ರವವನ್ನಾಗಲಿ ಕೊಳವೆಯಲ್ಲಿ ಒತ್ತುವುದಕ್ಕಾಗಿ 
ಜೋಡಿಸಿದ ಬೆಣೆ, --ಆಡುಬೆಣೆ: ಕೊಳವೆಯಲ್ಲಿ ಈ ಅನಿಲವು ಒಂದು 
ಕೊಂತದಿಂದ ಅದುಮಲ್ಪಟ್ಟು ನಿಂತಿದೆ (ಭೌತವಿ. ೨೫೧). ೩. ತೂಬಿನ 
ಕಂಡಿಯನ್ನು ಮುಚ್ಚುವ ಸಾಧನ. ೪. ಸೇವಗೆ ಒರಳಿನಿಂದ 
ಒಂದು ಸಲ ಒತ್ತಿ ತೆಗೆದ ಸೇವಗೆಯ ಪ್ರಮಾಣ; ಒಬ್ಬೆ. (1?) 
ಕೊಂತಂಗೊಳ್‌ (ಕ್ರಿ). ೧. ಕೊಂತವನ್ನು ಹಿಡಿ, --ಪ್ರಯೋಗಿಸು. 
೨. ಕೊಂತದಿಂದ ಗಾಯಹೊಂದು: ಕೊಂತಂಗೊಂಡನನಂತೆ 
ಜೋಲ್ಲು (ಧರ್ಮಾಮೃ. ೧೩-೧೦೬). (ಕಂತ + ಕೊಳ್‌] 
ಸೊಂತಕಾಅ "ಕೊಂತಗಾಅ' ನೋ. 
ಕೊಂತಗೆಯ* (ನಾ). ಕೊಂತ ಹಿಡಿದ ಕಃ ರಂಗನ ಕೊಂತಗೆಯ್ಯನ್ನು 
ತುಡುಕಿ ಸಂಗ್ರಾಹಗೊಂಡು (ಮಂತ್ರಶ. ೫೧-೨೩). 
[ಕೊಂತ್ಯ 4 ಕಯ್‌ (ಆ ಕೆರ್ಯ್ಯ)] 
ಕೊಂತಗಾಜಿ, ಕೊಂತಕಾಅ (ನಾ). ಸಬಳವನ್ನು ಹಿಡಿದು ಯುದ್ಧ 
' ಮಾಡುವವನು; ಕುಂತಹೆಸ್ತ: ನಭಕ್ಕೆ ಚಿಮ್ಮಿ ಕುರುಳ್ಬಿ ಕೈಮಾಡುವ 
ಕೊಂತಗಾಅರ ತಿಂತಿಣಿಯ ನಡುವೆ (ಗಿರಿಕ, ೬-೫೫ ವ); ಮೆಯ್ವೆರಸುವ 
ಕೊಂಕಗಾಜರ... ಪಡೆವೆರಸು (ಕಾಮಾಶ್ವ. ೯೩-೨೮), ಕೊಂತಕಾಲ : 
*ಕೌಂತಿಕ, ಪ್ರಾಸಿಕ ” (ನಂಚಿಉಾ. ಕಿ); ನೂಂಕುವ ಳೊಂತಕಾಜರು 
(ಕುಸುಮಾ. ೧೧-೫೯). [ಕೊಂತ, 4 -ಕಾಅ) 
ಕೊಂತಗೆಯ್ಯ, ಕೊಂತಗೈಯ (ನಾ). ೧. ಕೈಯಲ್ಲಿ ಕೊಂತವನ್ನು 
ಹಿಡಿದವನು. ೨. ನೈರುತ್ಯದಿಕ್ಕಿನ ಅಧಿಪತಿ; ನಿರುತಿ: (8). 
ಕೊಂತಗೈಯ : ೨." ಮಾನಿಸದೇರ ಕೊಂತಗೈಯಂ ಪಿಚ್ಚವುಣಿಸನೆನಲು 
ನಿರುತಿವೆಸರಕ್ಕು” (ಶಬ್ದ ಮಂ. ೧೪); “ಕೊಂತಗೈಯಂ ನಿರುತಿ ? 
(ಕಶರ, ೨೮). (ಕಂತ, * ಕೆಯ, + -ಅ,] 
ಕೊಂತಗೈಯ "ಕೊಂತಗೆಯ್ಯ' ನೋ. 
ಕೊಂತಪಣಿ (ನಾ). ಈಟಯನ್ನು ಹಿಡಿದು ಯುದ್ಧಮಾಡುವ 
ಪಡೆ (1): ಬಿಲ್ಲಜೆಯಂ ಕೊನ್ತಪಣಿಯ ಮಣಗಿಲಿಕ್ಕಿ ಸುತ್ತ ದಣಿಯ 
ಕುದುರೆಯದಳದ ಮೇಲಿಕ್ಳಿ (ಎಳ. ೪111, ಸೊರಬ. ೧೩೯-೧೨; 1173). [7] 
ಕೊಂತಮಾರ, ಕೊಂತಮಾರಿ (ನಾ). (?); ಕೊಂತಮಾರಿಯು 
ಲಾಟಕಾಕೋಡಂತೆ ವುತ್ತರ ಡೊಕ್ಕರವು ನೆಜಕಿ ಕೊಂತಮಾರವು ಲಾಟ 
ಡೊಕ್ಕರ ಪೋಗು ಬಾಣಗಳು (ಸಾಳ್ವಭಾ ೧೨-೭೨). ಹೊಂತಮಾರಿ: 
ಮೇಲಿನ ಪ್ರಯೋಗವನ್ನು ನೋಡಿ. [?) 
ಕೊಂತಮಾರಿ "ಕೊಂತಮಾರ' ನೋ. 
ಕೊಂತವಿದ್ಯಾಧರ (ನಾ). ಒಂದು ಬಿರುದು ; ಸಬಳದಿಂದ ಯುದ್ಧ 
ಮಾಡುವುದರಲ್ಲಿ ಪ್ರವೀಣ : ಸಾಮನ್ತಗರುಡಂ ಕೊನ್ತವಿದ್ಯಾಧರಂ 
(ಸೌಇಇ. 120-1, ೧೧೫-೧೮ ; 1054). [ಕೊಂತ + ವಿದ್ಯಾಧರ] 
ಕೊಂತಿ (ನಾ). (ಕರಾ) ಒಂದು ಜಾತಿಯ ಮಾನು: ನಿಮಗೆ 
ಬೇಕಾದ ಹೊಳೆಯ ಮೀನು, ಮುಡಾವು, ಅಬ್ರೋನಿ, ಕೂಸೆ, 
ಕಲ್ಲೂರು, ಕೊಂತಿ ಯಾವುದೂ ಇಲ್ಲ (ಹೊಸಕ್ರಿ. ೫೪). 
[+- ಶುಳು. ಕೊಂತಿ) 
ಕೊಂತ್ಶಿ (ಉಕ) ಸಣ್ಣ ಬೆಲ್ಲದ ಅಚ್ಚು : ಪೆಂಟಿ ಬೆಲ್ಲಕ್ಕಿಂತ ಕೊಂತಿಗ”' 
ವ್ಯಾಪಾರ ಈಗ ಹೆಚ್ಚು (ರೂಢಿ). [?] 
ಕೊಂದ "ಕೊಲ್‌ ಪರಾ. 
ಕೊಂದಡಿ (ನಾ). ಒಬ್ಬಾತನ ಹೆಸರು: ದಿಣ್ಣಿಗೆ ನಾಡಿಯರುಂ ಕೊಂದ 
ಡಿಯು ಭರ್ಗ್ಗಡೆತ್ತನಂಗೆಯೆ (ಮೈಆರಿ. ೧೯೨೭, ೧೧೮೪-೪೪ ;.726). [2] 


ಕೊಂದಳ್‌ಮೊಖಡಿ 


ಕೊಂದಳ್‌ಮೊಲಡಿ (ನಾ). ಒಂದು ಪ್ರದೇಶದ ಹೆಸರು; ಕೊಂದಳ್‌ 

ಮೊಜಡಿ ತೆಂಕಾಯ್‌* ಪೊಲ ಎಲ್ಲೆ (ಮೈಆರಿ. ೧೯೨೪, ೮೦-೧೦೯ ; 799). 
(ಕೊಂದಳ್‌? * ಮೊಣಡಿ (ಆ ಮೊರಡ್ಮಿ)] 

ಕೊಂದಾಅ (ನಾ). ಒಂದು ಊರಿನ ಹೆಸರು: ಕೊನ್ನಾಣಕ 
ಬೋಯಸ್ಕ ಕಾಶ್ಕಾ(ಶ್ಮ)ಪ ಗೋತ್ರ ಕುಣ್ಣಿಶರ್ಮ್ಮಣ (ಇಆ. ೪11, 
೧೮೮-೪೫ ; 688). 1] 

ಕೊಂದಿ(ನಾ). ಒಂದು ಬಗೆಯ ದುಪ್ಪಟಿ: ಆನಂದರಸ ದೇವಗಿರಿ ಕೊಂದಿ 
[ಪಾಕಾಂ.ಡಿ] ಬಿಳಿದಿನದೇನವಣ್ಣಿಪೆದುಪಾಟಗಳ (ಅಮುಸಾಂ.೪-೧೭).[?) 

ಕೊಂದು "ಕೊಲ್‌ ಪರಾ. 

ಕೊಂದೆ (ನಾ). ಒಂದು ಬಗೆಯ ಮರ: (8). [- ತಮಿ. ಕೊನ್ನೈೊ] 

ಕೊಂದೆವಡಿ (ನಾ). ಒಂದು ಪ್ರದೇಶದ ಹೆಸರು: ಅನ್ನೆ ಬನ್ನು 
ಕೊನ್ನೆ ವಡಿಎ (ಮೈಆರಿ. ೧೯೨೬, ೫೩-.೨೮ ; 550). [?) 

ಕೊಂಪೆ (ನಾ). ೧. ಕಸಕಡ್ಡಿಗಳ ಕಂತೆ; ಕುಪ್ಪೆ: ಬೀಡು ತೊಲಗಿದ 
ಬಳಿಕಲಾ ಸುಡುಗಾಡಿನಲಿ ಬೆಂದುರಿನ ಕೊಂಪೆಯ ನೋಡಿ ನಂಬಿರ 
ಬಹುದೆ (ಹರಿಸಾ. ೮೫) ; ಮನುಷ್ಯ ಸಮಾಜ ಸುಳ್ಳು ಅತ್ಯಾಚಾರಗಳ 
ಕೊಂಪೆ (ಚಿಗುಬ, ೩೫). ೨. ಚಿಕ್ಕಹಳ್ಳಿ; ಕುಗ್ರಾಮ: ಹಂಪೆಗೆ 
ಹೋಗುವುದಕ್ಕಿಂತ ಕೊಂಪೆಯಲ್ಲಿರುವುದೇ ಲೇಸು (ಬೆಟ್ಟಹೊ. ೮೯) ; 
ಈ ಕೊಂಪೇಲಿ ಇರೋದೇ ನಾಲ್ಕು ಬ್ರಾಹ್ಮಣ (ಮರಳಿ. ೯೮) ; ಇಂದಿನ 
ಕಳಸಾಪುರನೆಂದರೆ ಕೊಳಕಿನ ಕೊಂಪೆ (ಕಳಹು. ೧೦೩), ೩, ಗುಡಿಸಿಲು ; 
ಜೋಪಡಿ: “೧. ಗುಡಸಲು. ೨. ಮನೆ. ೩. ದೇಹ. ೪. ಸಣ್ಮಹಳ್ಳಿ* 
(ಗಂಗಾಮ ೧೦೧). 

(ದೇ. ॥ ತಮಿ. ಕುಪ್ಪವ್‌; ತುಳು. ಕೊಪ್ಪ; ತೆಲು, ಕುಪ್ಪ, 

ಕೊಂಪ) 

ಕೊಂಬ "ಕೊಳ್ಳ್‌' ಪರಾ. 

ಕೊಂಬಣಸು (ನಾ). ಎತ್ತಿನ ಕೋಡಿಗೆ ಅಲಂಕಾರಕ್ಕಾಗಿ ತೊಡಿಸುವ 
ಹಿತ್ತಾಳೆ ಅಥವಾ ಕಂಚಿನ ಅಣಸು; ಕೋಡಣಸು : ಕೊಂಬಿ 
ಗ್ಹಾಕೀದನವ್ವ ಕೊಂಬಣಸು ಹುರುಗೆಜ್ಜಿ ಬಾಲಾಕ್ಹಾಕಿದ ಬೀಸಣಕಿ 
(ಲೋಕಗೀ. ೧೨೩-೧). [ಕೊಂಬು] + ಆಣಸ್ಯು] 

ಕೊಂಬಳಿ (ನಾ). ರೆಂಬೆ; ಕೊಂಬೆ; ಶಾಖೆ (?): ಅಳಿವೃತಮಪ್ಪ 
ಕೊಂಬಳಿಯೆ ಸೆಂಬುಳಿಗೋಲ್‌' ವಸನಂ ಮಿಸುರ್ವ ಕೆಂದಳಿರ್‌ 
(ಶಾಂತಿಪು. ೭-೧೩೬). (1) 

ಕೊಂಬಾಟ (ನಾ). ಕೊಂಬಿನ ಆಟಿ; ಕೋರೆಗಳನ್ನು ಅಲ್ಲಾಡಿಸು 
ವಿಕೆ: ಸೊನೆಯಿಂ `ದಾನಜಲೌಘಮುಂ ತೊನೆಪದಿಂ ಕೊಂಬಾಟಮಂ 
ಕೋಕಿಲಸ್ವನದಿಂ ಬೃಂಹಿ ತನಾದಮುಂ ಮಿಸುಪ ಕೊಂಬಿಂ 
ಕೊಂಬನಾಟಂದು (ಜಗವಿ. ೧೪-೬೪). [ಕೊಂಬು * ಆಟ] 

ಕೊಂಬಾಳೆ (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ರಾಚಮಲ್ಲ 
ಪೆರ್ಮ್ಮಾನಡಿಗಳ್‌ ಕೊಮ್ಬ್ಪಾಳೆಯೊಳ್‌ ಸ್ವರ್ಗಮೇಣಜ್‌ದೊಡೆ 
(ಎಕ. ೪, ಅರಕ. ೫-೩; ಸು. 915). [?) 

ಕೊಂಬು,, ಕುಂಬ್ಯು (ನಾ). ೧. ಪ್ರಾಣಿಗಳ ಕೋಡು, ಶೃಂಗ: 
*ನಿಷಾಣಂ, ಶೃಂಗಂ- ಈ ೨ ಕೊಂಬು” (ಹಲಾಯು. ೪೫-೧೧೩) ; 
ಪಶುವೆಂದೆನ್ನ ಕ . ಕೊಂಬ ಹಿಡಿದೆತ್ತು ವನ್ನಕ್ಕ (ಬಸವ. ೫೨); 
ಶೂಲದಂತೆಸೆವ ಕೊಂಬುಗಳಿಂದೆ ತಿವಿದುದು (ಮೋಹತ. ೩೮-೩೧); 
ಕನಾಡದ ರುಲ್ಲಿಯ ಕೊಂಬಿನೆತ್ತುಗಳನಿಲ್ಲದೆ ತಿರುಹಿಕೊಂಡು (ಕಂನವಿ. 


೩-೭೨). ೨. ಆನೆಯ ಕೋರೆ; ದಂತ: "ರದನಂ ವಿಷಾಣಮೆನೆ 
ಕೊಂಬೆಸಿಕ್ಕುಂ * (ಮಂಗರಾ. ೪೬-೯); ಸೊಳ್ಕಾನೆ ಮೇಲ್ವೀಯೆ ... 
ಅಲುಗಿ ಕೊಂಬಂ ಕಿತ್ತು (ರಾಘಡ. ೧೬-೬೦). "ಕೊಂಬುಗತ್ತಿ' ಪರಾ. 


ಪಗ 


| 
| 


pe 


0 


ಶಂ 


5 


45 


ಕೊಂಬುಗತ್ತಿ 


&. ದ್ರವ ಪದಾರ್ಥಗಳನ್ನು ತುಂಬಿಡಲು ಪ್ರಾಣಿಗಳ ಕೋಡಿನಿಂದ 
ಮಾಡಿದ ಕೊಳವೆ, - ಪಾತ್ರೆ: ಸಾದಿನ ಪೆಟ್ಟಿಗೆಗಳ ಮೃಗ ಮದದ 
ಕೊಂಬುಗಳ ಕರ್ಪೂರ ಕರಂಡಕ ನಿಕರದ (ಗಿರಿಕ. ೧೦-೨೨ವ); ಕಾಂತನಿಗೆ 
ಹೆಚ್ಚಳಪಡಿಸ ಲೈ ಕೊಂಬು ಜೀರ್ಕೊಳನೆಯೊಳೆಚ್ಚಾಡುತಿರ್ದರ್‌ 
(ಮೋಹತ. ೧೪-೬೪). ೪. ಕೊಂಬಿನ ಆಕಾರದಲ್ಲಿ ಮಾಡಿದ 
ಊದುವ ವಾದ್ಯ; ಕಹಳೆಯಂತೆ ಧ್ವನಿಮಾಡುವ ಸಾಧನ: 
ಚಂದ್ರಶಿಲೆಯ ಮೆಟ್ಟಿಕೊಂಡು ಕೊಂಬ ಬಾರಿಸುತ (ಮಹಾದೇ. ೩೩-೯); 
ಬಾರಿಸುವ ಕೊಂಬು ಮದ್ದಳೆ (ಸಿದ್ಧರಾ. 6-೪೯) ; ತಂಬಟದ ಕೊಂಬಿನ 
ಗಾಳುಗಜಜರಿನ ಕಹಳೆಗಳ (ಕುವ್ಯಾಭೀ. ೬-೯); ಚಿ ರುವ ಕಹಳೆ 
ಕೊಂಬಿನೊಳಿದ್ದರೈವತ್ತಾಜು ದೇಶದ ಧರಣಿಪರು (ಧರಚ. ೨೨-೯), 
ಚಪ್ಪಾಳೆಗಳ ರವ ಕೊಂಬು ಕೊಳಲು ಹೊನ್ನ ತಪ್ಪಟಿಗಳ ದನಿ (ಕಂನವಿ. 
೨೫-೧೧೧). ೫. ಮರದ ಶಾಖೆ; ಟೊಂಗೆ; ಕೊಂಬೆ: “ವಿಟಪಮೆನೆ 
ಕೊಂಬಕ್ಕು೦? (ಮಂಗಳಾ, ೩೨-೨); *ಕೈಕೋಡು ಕೊಂಬೆಂದೊಡೆ 
ಪಾದಪ ಶಾಖೆ? (ಕವಿಕಂ. ೫೬) ; ಮರದೊಣಗಿದೆ ಕೊಂಬುಗಳೊರ್‌ 
(ವಡ್ಡಾ ರಾ. ೧೪೮-೧೬); ಕೊಂಬುಗಳೊಳ್‌ ಪಣ್ಬಲಮುಂಟು 
(ಪಂಪಭಾ. ೭-೩೦) ; ಕೋಡಗದೆರ್ದೆ ಕೊಂಬಿನ ಮೇಲೆ ಎಂಬುದು 
ಪ್ರಸಿದ್ಧಂ (ಸಂಡತಂ. ೨೮೦-೭) ; ಆಂಗದ ಕೊನೆಯ ಮೇಲಣ ಕೋಡಗ 
ಕೊಂಬಿಂಗೆ ಹಾಜಕಿತ್ತು ಅಯ್ಯ (ಅವಡಂ. 6-೩೧) ; ಕರತಳದ ತಳಿರೆಲೆಯ 
ಕಡಿದೋಳುಗಳ ಕೊಂಬುಗಳ .. . ರಣವನವೆಸೆದುದು ಖಡ್ಗಚೈತ್ರದಲಿ 
(ಕುವ್ಯಾಕ. ೬-೪೨). ೬. ನೆತ್ತಿ; ಶೃಂಗ; ಕೋಡುಗಲ್ಲು : ಇಂಬಪ್ಪ 
ಗಿರಿಯಲ್ಲಿ ಕೊಂಬೆರಡನೆ ಕಂಡು ಶಂಭುನಾರಿಯ ನೋಡಿ ಮಾತನಾಡೆ 
(ಶಿವಗೀ. ಪಡುನೆಟ್ಟನ ಕೊಂಬಿನ ಗುಹೆಯಂ ಸಾರ್ದು 
(ರಾಮಾಶ್ವ. ೧೧೫-೧೧). ಓ. ಕೋಡಿ: ಅನ್ನುವದೇರಿಯ ಪಡುವಣ 
ಕಡೆಗೊಂಬು (ಎಇ. ೫, ೬೬-೭೦; 892). ಈ. (ಆಲಂ) ಹೆಚ್ಚು ಗಾರಿಕೆ ; 
ಹೆಮ್ಮೆ: ನಂಬದೆ ನಚ್ಚದೆ ಬಜಾದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ 
(ಬಸವ. ೧೧೩). ೯೪. ಆ ಶ್ರ ಯ. "ಕೊಂಬುಗೊಡು' ಪರಾ. 
೧೦. [ವ್ಯಾಕ] ಉಕಾರವನ್ನು ಸೂಚಿಸುವ ಕಾಗುಣಿತ ಚಿಹ್ನೆ () : 
«ಕ'ಕೈ ಕೊಂಬು ಕೊಟ್ಟರೆ "ಕು? ಆಗುತ್ತದೆ. (ರೂಢಿ). ಕುಂಬ್ಯು: 
ಲೆ. ಜಗತ್‌ ಶ್ರೇಸ್ಠನಹ ಅಜನ ಕುಂಬು ಮುಜಕಿಯಿತ್ತು ಧರೆಯ ಚಂದ್ರ 
ಸೂರ್ಯರಿಬ್ಬರೂ ನೆಲಕ್ಕೆ ಬಿದ್ದರಲ್ಲಾ (ಸದಗೋ. ೨೨೯). 
ಕೊಂಬುಬರು - (ಆಲಂ) ಅಹಂಕಾರಬರು ; ಕೋಡುಮೂಡು: 
ಫೌಜುದಾರಿಕೆ ಸಿಕ್ಕಷ್ಟಕ್ಕೆ ಕೊಂಬುಬಂದಿದೆ ಮಗನಿಗೆ (ನಾಪೋಲಿ. ೨೬೦). 
(ದೇ. ! ತನಿ. ಮಲ. ಕೊಮು; ತುಳು. ಕೊಂಬು ; ತೆಲು, 

ಕೊಮ್ಮು] 

ಕೊಂಬು (ನಾ). ಗೊತ್ತುಪಡಿಸಿದ ಪ್ರದೇಶ; ಸಂಕೇತ ಸ್ಥ ಳೆ: 
“ಕೊಂಬು - ಸಂಕೇತಸ್ಥಳಂ* (ಶಮದ. ಪರಿ. ೨); * ಕೊಂಬೆನಲ್‌ 
ಸಂಕೇತ ಭೂಮಿ? (ಕಬ್ಬಿಕೈ. ೩೮) ; *ಕೊಂಬೆಂದು ಸಂಕೇತ ಸ್ಥಲಕಕ್ಕು 
ನಾಮಂ * (ಶಬ್ದನುಂ. ೫೮) ; ಜಾಣನಾಗಿ ಮೂಜು ಕೊಂಬುಮನಾಜು 
ನಾಣ್ಪೋ ಗುಮನ್‌ . . « ಬಲ್ಲನಾಗಿ (ಸಂಪಭಾ. ೫-೪೩ ವ); ಬೆಳತಿಗೆ 
ಗಣ್ಣ ಸೆಣ್ಣೆ ನನೆಯಂಬಿನ ಕೊಂಬಿನ ನಾಡೆ:(ರಾಮಾಶ್ವ. ೧೨೦-೧೮). [?] 

ಕೊಂಬುಳಪಳೆ "ಕೊಂಬುಗಹಳೆ? ನೋ. 

ಕೊಂಬುಕಾಳೆ "ಕೊಂಬುಗಹಳೆ ' ನೋ. 

ಕೊಂಬುಗತ್ತಿ (ನಾ). (ಆನೆಯ) ಕೋರೆಗಳಿಗೆ ಕಟ್ಟಿದ ಕತ್ತಿ: 
ಕಟ್ಟಿದ ಕೊಂಬುಗತ್ತಿಯ ಸುಂಡಿಲೊಳಗಳವಟ್ಟಿಹ ಬೀಸುಗಂಡೆಯದ 
(ಕಂನವಿ. ೩-೪೩) ; ಆನೆಗಳನು ಕೊಂಬುಗತ್ತಿ ಸಹಿತ ತಂದಾನಿಸಿ ಕೆಡಹಿ 
ಬಾಗಿಲನು (ಕಂನವಿ. ೧೪-೧೬೦). [ಕೊಂಬು * ಕತ್ತಿ] 


೭೮೩) ; 


ಕೊಂಬುಗಲ್ಲು 


ಕೊಂಬುಗಲು (ನಾ). “ಸುಲಭವಾಗಿ ಒಡೆದು ಹೋಗುವ ಮರಳು 

ಗಲ್ಲು; ಕೊಂಬುಗಲ್ಲು ೫ (Hornstone. ಇಂಕನಿ). 
[ಕೊಂಬು * ಕಲ್ಬು(೮ ಕಲ್‌) 

ಕೊಂಬುಗಹಳೆ, ಕೊಂಬುಕಹಳೆ, ಕೊಂಬುಕಾಳೆ, ಕೊಂಬುಗಾಳೆ 
(ನಾ). ೧. ಕೊಂಬಿನಂತೆ ಬಾಗಿದ ಕಹಳೆ; ಕೊಂಬಿನಾಕಾರದ 
ಕಾಳೆ: ಕೊಂಬುಗಹಳೆ ಪೊಂಗಹಳೆಯುತ್ಯಟ ತಾಳ ಮದ್ದಳೆಗಳು 
(ಚೆಬಪು. ೫-೭). ಕೊಂಬುಕಹಳೆ : ೨. ಕೊಂಬು ಮತ್ತು ಕಹಳೆ: 
ಕೊಂಬುಕಹಳೆಗಳು ಬಂಧುಗಳನ್ನು ಕರೆಯುವಂತೆ ಮೊಳಗತೊಡಗಿದವು 
(ಕಾಲೂರ. ೧೩ ಕಥಾಸಾರ). ಕೊಂಬುಕಾಳೆ : ೨. ಕೊಂಬುಕಾಳೆಗಳಿಂದ 
ರಂಭೇರ ಒಡಗೂಡಿ ಛಂದದಲಿ ಮದಿವಿ ಮಾಡಿದರು (ಕರ್ಣಾಕ. ೨೫೦). 
ಕೊಂಬುಗಾಳೆ : (ಕಿ). (ಕೊಂಬು, * ಕಹಳೆ] 

ಕೊಂಬುಗಾಳೆ “ಕೊಂಬುಗಹಳೆ' ನೋ. 

ಕೊಂಬುಗೊಡು (ಕ್ರಿ). ಆಶ್ರಯ ಕೊಡು; ಆಸರೆ ನೀಡು: ಹಿಮಕ್ಕೆ 


ಕೊಂಬುಗೊಟ್ಟಾ ಲಮನಗ್ರಪಲ್ಲವ ಕರಾಗ್ರನಿರುದ್ಧ ಮರುತ್ತೆರಂಗಿಣೀ 
ಕೂಲಮನೆಯ್ಲಿದರ್‌ (ಪೆಂರಾಮಾ. ೭-೧೨೭). 
[ಕೊಂಬು + ಕೊಡು] 
ಕೊಂಬುಗೊಳ್‌ (ಕ್ರಿ). ಆಶ್ರಯವನ್ನು ಪಡೆ; ಆಸರೆಯನ್ನು 


ಹೊಂದು : ಕಣ್ಣೆವಂದಿರ್ದುವನಿವನೆ ವಲಂ ಕೊಂಬುಗೊಂಡಂಗಜಂ 
ಮೆಲ್ಲಗೆ ಪಾದ್ವಾರ್ದಾಗಳುಂ... ನಲ್ಲಂಬುಗಳಿನೆಚ್ಚಿ ಚ್ಚು 
(ಪಂಪಭಾ. ೪-೨೩) ; ಮದನಂ ಕೊಂಬುಗೊಳಲ್ಕೆ ನಚ್ಚುವ ನವಾಮ್ರಂ 
(ಚಂದ್ರಪು. ೧-೧೦೪); ಬನದೆ ಕುಂಜದೊಳ್‌ ಕೊಂಬುಗೊಂಡ ಕಟ ಲೆಯ 
ಪೊಟ್ತ್‌ನ ಬಲದಿಂ (ವರ್ಧಷು. ೬-೨೩ ವ) ; ಎಜಗುವ ತುಂಬಿವಿಂಡಗಿಯೆ 
ಬಗ್ಗಿಪ ಕೋಗಿಲೆ ಕೊಂಬುಗೊಂಡು ಬಟ್ಟುಜಕ (ಕಬ್ಬಿಕಾ. ೩೧೧). 
[ಕೊಂಬು * ಕೊಳ್‌] 
ಕೊಂಬುಚೇರು (ನಾ). - ಕೊಂಬಣಸು : ಜೆಳ್ಳಿ ಬಂಗಾರದ ಕೊಂಬು 
ಚೇರುಗಳನ್ನು ಜರತಾರಿಯ ಜೂಲಗಳನ್ನೂ ರೈತರ ಎತ್ತುಗಳು 
ಕಾಣುವಂತಾಯಿತು (ಗ್ರಾಮಾಯ. ೩೧೭). 
[ಕೊಂಬು, * ಚೀರು] 
ಕೊಂಬುವಲೆ (ನಾ). ಒಂದು ಬಗೆಯ ಬಲೆ: ಕೀಸುವಲೆ, 
ಕೆೊಂಬುವಲೆ, ಹಿಡಿಗಣ್ಮವಲೆ (ರುಕ್ಮಾಂಗ. ೧೧-೧೯) 
[ಕೊಂಬು + ಬಲೆ] 
ಕೊಂಬುವಿಲ್ಲು (ನಾ). ಒಂದು ಬಗೆಯ ಬಿಲ್ಲು (?) : ಆ ಕೊಂಬು 
ವಿಲ್ಲಿನ ಖಡ್ಗದ ಬಲ್ಲೆಯದಾ ಕಡುಸಕ್ತದೇಳ್ಲೆಯನು . .. ಆ ರಾಮನೇ 
ಕಾಂಕದೊಳು ತೋರಿಸಿದನು (ಕುಕಾಸಾಂ. ೯-೧೧೫). 
[ಕೊಂಬು * ಬಿಲ್ಲು (ಆ ಬಿಲ್ಕ್‌)] 
ಕೊಂಬುವೆರೆ (ನಾ). ೧. (ಕೊಂಬಿನಂತೆ) ಡೊಂಕಾದ ಚಂದ್ರ; 
ಅರ್ಧಚಂದ್ರ. ೨. ಹೆಬ್ಬೆರಳು ತೋರುಬೆರಳುಗಳ ನಡುವಣ 
ಪ್ರದೇಶ: ನಿನ್ನ ಕುತ್ತಿಗೆಗವಂ ಕೊಂಬುನೆರೆಯೊತ್ತದಿರೆ ಶನ್ನ ಹೆಸರಂ 
ಮಗಚು (ಹೆಬ್ಬೆರ. ೪-೬೨). [ಕೊಂಬು + ಪೆರೆ (ಆ ಪೆಜಕಿ)] 
ಕೊಂಬುಸ್ತಳೆ (ನಾ). (?) : ಚಂನಬಸಪನ ಮಗ ತೊಕಠಪ ಯಡೆಉರ 
ಸಿಧೇಸ್ವರಮಿಯವರೆ ಪದಕೆ ವಹಿಸಿದ ಸತ್ತಿಗೆ ಕೊಂಬುಸ್ತಳ ೨ 
(ಎಕ. ೫೪1, ಕುಣಿಗ. ೭೯-೧; 1). (2) 
ಕೊಂಬುಲ (ಕ್ರಿ). ಕೊಂಬೆಯನ್ನು ಬಿಡು; ಆಶ್ರಯತಸ್ಪಿ ಹೋಗು: 
ಜಸಮಲಾದೋಡಣಿಗೆಟ್ಟು ಭಯದಿಂ ನಿಜವಾಹಿನಿಯಂ ಬಿಸುಟ್ಟು ಸಾಹಸ 
ಮತಿಗೆಟ್ಟು ಕೊಂಬುಟೀದ ಕೋಡಗದಂತೆ ಕಣ್ಣೆಟ್ಟುಂ (ಪುಣ್ಯಾಸ್ರ. ೫-೩೫). 
[ಕೊಂಬು * ಉಟ] 


ಎಗರಿ 


ಕೊಳ್‌ 


ಕಳೆ, (ನಾ). ಮರದ ಟೊಂಗೆ; ರೆಂಬೆ; ಶಾಖೆ: ಮರೆನನೇಅಕಿದ 
ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತಲಿದೆ ಬೆಂದ ಮನವ ನಾನೆಂತು 
ನಂಬುವೆನಯ್ಯಾ (ಬಸವ. ೩೩); ಮಹಾವೃಕ್ಷದಲ್ಲಿ . . . ಹಸಿಕೊಂಬೆ 
ಯೊಂದು ಮಾತ್ರ ಉಳಿದಿದೆ (ಆರ್ಯಕ. ೬೭). 
ಕೊಂಬೆಬಾಳೆಗಿಡ - ರೆಂಬೆಯಾಗಿ ಕವಲೊಡೆಯುವ ಬಂಗಾಲ 
ದೇಶದ ಬಾಳೆ: (ಕಿ). [ಆ ಕೊಂಬು] 
ಕೊಂಬೆ (ನಾ). ಒಂದು ಬಗೆಯ ಸಸ್ಯ: ಕೊಮ್ಮೆ. . . ಕೊಂಬೆ, 
ನಲ್ಲಗನ್ನೆ (ಮೈಔಗಿ. ೧೮-೨೭೧). [?] 
| ಕೊಂಬೆಗಲ್ಲು (ನಾ). ಕವಲುಗಲ್ಲು; ಚೂಪುಗಲ್ಲು (?) : ಕೊಂಬೆಗಲ್ಲಿಂ 


© 


ತೆಂಕಲು ಕಿಸುನೆಲಉ ಮತ್ತರು ೧ (ಸೌಇಇ. 1IX-i; 1೬೭-೨೩; 1229). 
[ಕೊಂಬೆ + ಕಲ್ಲು (£ ಕಲ್‌,)) 
ಕೊಂಬೆಗಾರೊಡ (ನಾ). (?): ಕೊಳಗುಪ್ಪೆ ಪೆಟ್ಟವಸಿ ಅರ್ಧಂ 
ಕಾನಸೊಪ್ಪಿನರ್ಧಂ ವಾರಲರ್ಧಂ ಕರ್ಸಪಿಣ್ಣಂ ನೂಟರ್ಪೃತ್ತೆಣ್ಣು 
ಕೊಂಬೆಗಾರೊಡಂ ಪಡೆಯಂ ಮೆಣ್ಣು ಮೂಡೆ ಜಮಳಿ ಒನ್ನು 
(ಎಇ. 201, ೧೬೮-೧೫ ; 8ನೆಯ ಶತ). (2) 
ಕೊಂಬೆಯಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: “ಖಡ್ಗಸಿಂಬಿ - 
ಕೊಂಬೆಯ ಬಳ್ಳಿ * (ಓಷಧಿ. ೪೩). [ಕೊಂಬೈ * ಬಳ್ಳಿ] 
ಕೊಂಬೆಯೊಡೆ (ಕ್ರಿ). ಕವಲು ಬಿಡು; ಚಿಗುರು: ಹಿತ್ತಲಿನಲ್ಲಿ 
ಹಾಕಿದ್ದ ಸಸಿ ಕೊಂಬೆಯೊಡೆದಿದೆ (ರೂಢಿ). ([ಕೊಂಬೈ * ಒಡೈ]) 
ಕೊಂಬೇರಿಕೂಗುವನಗೆಡ್ಡೆ (ನಾ). ಒಂದು ಬಗೆಯ ಗೆಡ್ಡೆ: 
ಕೊಂಬೇರಿಕೂಗುವನಗೆಡ್ಡೆಯನಾದಿವಾರ ತಂದು ಹಸುವಿನ ಹಾಲೊಳರೆದು 
ಶರ್ಕರೆವೆರಸಿ ಮೂರುದಿನ ಕೊಳ್ಳಲು ಪ್ರಮೇಹದ ಕಲ್ಲೊಡೆದು ಬೀಳು 
ವುದು (ಸಕವೈ. ೩೭೮). [? + ಗೆಡ್ಡೆ (ಆ ಗಡ್ಡೆ)] 
ಕೊಂಬೇಳು (ನಾ). ಎ ಕೊಂಗೇಳು (?): ಧಾಳಿಯನಿಟ್ಟು ಕೊಂಕಣಮ 
ನಂಕಣಿಯೊಕ್ಕಿದಪಂ ತಗುಳ್ಲು ಕೊಂಬೇಳುಮನಟ್ಟ ಮುಟ್ಟಿ 
ಮಲೆಯೇಳುಮನಾಗೆ ಮುಚ್ಚಿ ಮುಕ್ಕಿ 
(ಎಕೆ. ೪11, ಶಿಕಾರಿ. ೧೩೬-೨೫ ; 1068). 
| 


ನಿರ್ಮೂಳಿಸಿದಪ್ಪಂ 


(ಕೊಂಬು, * ಏಳ್ಳು (ಆ ಏಲ್‌) 
ಕೊಂಬೇಲು (ಕ್ರಿ). ಕೊಂಬೆಯನ್ನು ಏರು; ರೆಂಬೆಹತ್ತು : ಆಲದ 
ಮರನ ಕೊಂಬೇಜಾ ಧುಮ್ಮಿಕ್ಕ ಲಾಗಿ (ಭಾವಚಿ*. ೬-೮). 
[ಕೊಂಬ್ಮು + ಏಜ (£ ಏಜ್ಯ್ಛ್‌)) 
ಕೊಂಬೊತ್ತು (ಕ್ರಿ). ಕೊಂಬೆಗಳನ್ನು ಚಾಚು; ಶಾಖೆಗಳನ್ನು 
ವಿಸ್ತರಿಸು: ಹಿಮಸೇತು ಮನ್ಹರಮುಮಂ ಕೊಂಬೊತ್ತಿ ಸುತ್ತಿಜ್ಜುವಾ 
ಸುರಲೋಕಂಗಳಿನಶ್ತ ಜಾಣ್ಜತಟದೊಳ್ಳೀರ್ತಿರ್ಭ್ಲತಾವಲ್ಲಿ 
ಪರ್ನ್ವಿದೀ ಕಾಳಿದಾಸನೇಂ ಮಹಾಸತ್ತ್ವಂ (ಸಾಇಇ. 2-1, 
೧೦೨-೩೬ ; 1046). [ಕೊಂಬು * ಒತ್ತು,] 
ಕೊಂಬೊಳು (ನಾ). ಎ ಕೊಂಗೇಳು (7): ನೊಳಂಬದೇವ... 
ಸಂತೋಸದಿಂದಂ ಕೊಂಚೊಳು ಮಲೆಯೇಳುಮನಂ ಬಿಲಗುಡಿಸಾರ್ದು 
| ತಿಟ್ಲಿನುದಯಾದಿತ್ಕ (ಸೌಇಇ. XX, ೯೯-೨೭ ; 1076). [?] 
10. ಕೊಂಯಿಕ್‌ (ನಾ). ಒಂದು ಅನುಕರಣ ಶಬ್ದ. "ಕೊಂಯಿಕಿಡು' 
ಪರಾ. 
| ಕೊಂಯಿಕಿಡು (ಕ್ರಿ). ಕೊಂಯ್‌ ಎಂದು ಶಬ್ದಮಾಡು : ಕಾಡು 
ಕೋಣಗಳು ಕೊಂಯಿಕಿಡುತ್ತ ಓಡಿದವು (ಕಎಪು. ೭-೧೧೨). 
(ಕೊಂಯಿಕ್‌ + ಇಡು] 
| ಕೊಕ್‌ (ನಾ). ೧. ಒಂದು ಅನುಕರಣ ಶಬ್ದ. ೨. ಕೊಕ್ಕೋ ಆಟ 
| ದಲ್ಲಿ ಹೇಳುವ ಒಂದು ಶಬ್ದ. 


ವಿಸ್ತರದಿಂ 


ಕೊಕಂದಿ 


ಕೊಳ್ಕೊಡು - ೧. ಕೊಕ್‌ ಎಂದು ಕೂಗಿ ಆಟಗಾರನನ್ನು | | 
ಎಬ್ಬಿ ಸು. ೨. ಒಬ್ಬನ ಸ್ಥಾ ನಕ್ಕೆ ವರ್ಗವಾಗಿ ಬಂದು ಕುಳಿತುಕೊ. | 
ಖೋ? ಪರಾ. | 
ಕೊಳಂದಿ (ನಾ). ಒಂದು ಪ್ರದೇಶದ ಹೆಸರು: ಪೆಲ್ಲಪೆಳಾರಸರ್‌ 
ಪೊಯ್ದಾರ್‌ ಕೊಕನ್ನಿಯುಂ ಮಯಿಲುರಗಯುವಮೋ ಮೇಲ್ಪಾಳುವರ? ಶ್ರ 
ಜಾದಿಗಾಲು ಕೊಲಿಗಂ ಕೇಬೆಕ್ಟ್ಯಾಲು (ಮೈಆರ. ೧೯೨೫, ೧೦೬-೧೯ ; ?). 
[7 
ಕೊಕಾಅಕಿನ (ನಾ). ಒಬ್ಬಾತನ ಹೆಸರು: ಎಜಅಂಗ ಪೋಲುಕೇಸಿಯ 
ಬೂದಿಗನ ಕಾಳೆಗದೊಳ್‌ ಪೋಲುಕೇಸಿಯೊಡತಿಹದು ಕೊಕಾಜಸನ 
ಕೊನುಸತ್ತ (ಎಕ. 11, ಮೈ ಸೂರು. ೪೪-೧೧ ; ಸು. 990). (2) 
ಕೊಕೇನ್‌ (ನಾ). ೧. ಒಂದು ಜಾತಿಯ ಔಷಧಿ ಗಿಡ: 
(ಮೈ ಔಗಿ. ೩೫-೬೮೨). ೨. ಶರೀರಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವ ಮುನ್ನ 
ನರಮಂಡಲಗಳನ್ನು ನಿಶ್ಚೆ ಷ್ಟ ಗಳಿಸುವುದಕ್ಕಾಗಿ ಕೊಡು ವ 
ಒಂದು ಔಷಧಿ ದ್ರವ. [+ ಇಂ. Cocaine] 
ಕೊಳ್ಳ (ನಾ). ಕೋಳಿ; ಉರಗಿಯನೆಖ3 ಪಿಡಿದೊಡದಂ ಕುರಂಗರಿಫು |15 
ಬೆಕ್ಕು ಕೊಕ್ಕನಂ ತವೆ ಪಿಡಿವಂತಿರೆ ಪಿಡಿದುದು (ಯಶೋಚ. ೩-೫೬). 
[< ಸಂ. ಕುಕ್ಕುಟ) 
ಕೊಳಕ್ಳ್ಕಂಗೆಲತೆ (ನಾ). ಒಂದು ಊರಿನ ಹೆಸರು: ಕೊಕ್ಕಂಗೆಆಕಿಯ | 
ದಕ್ಷಿಣ ಶೃಂಘ(ಗ)ಮೆ ಒಆಕಕೋಡಿನ ಹಂಚೆಯದ ಹುತ್ತೂರ ತ್ರಿಸಂಧಿ 
(ae. ೪111, ೨೧೩-೩೨ ; 10ನೆಯ ಶತ). (ಕೊಳ್ಳ 9+ ಕೆಎ] 
ಕೊಕ್ಕರ, (ನಾ). ಅಸಹ್ಯ; ಜುಗುಪ್ಸೆ ; ಹೇವರಿಕೆ: ಆಪ್ಪಳ, ಕೊಕ್ಕರ, 
ಬೆಕ್ಕರ, ಜೊಕ್ಕರ, ಚೆಕ್ಕರ (ಶಬ್ದಾನು. ೫೩೯ ಪ್ರಯೋ). "ಕೊಕ್ಕುರಗೆಯ್‌? 
ಪರಾ. [?) 
ಕೊಕ್ಕರ, "ಕುಳ್ಳುರೃ' ನೋ. 
ಕೊಕ್ಳರಗೆಯ್‌ (ಕ್ರಿ). ಜುಗುಪ್ಸೆಹೊಂದು; ಅಸಹ್ಯಪಡು; 25 
ಹೇವರಿಸು: ತರುಣೀಜನವೆಸಗುವ ಕಾಸಟ್ಕಕೆ ಪಿರಿದು ಕೊಕ್ಕರೆಗೆಯ್ವುತ 
(ಪ್ರಧಂಜ. ೩-೫೪). [ಕೊಕ್ಳರ 4 ಕೆಯ) 
ಕೊಕ್ಕರತೆ (ನಾ). ಜುಗುಪ್ಸೆ; ಅಸಹ್ಯ: ಚಿಮಿಚಿಮಿಸುತಿರ್ಪ 
ಕೋಳ್ಮಿದುಳಿಂ ಸಂಗರರೆಂಗಮಾವಗರಂ ಕೊಳ್ಳರತೆ[ಪಾರಾಂ. ರಿಕೆ] 
ಯನೊಡರಿಸದದಾರ ಕಣ್ಗ್ಣಂ೦ ಮನಕೆಂ (ರಸರ. ೨-೧೧೬) ;|30 
(ಶೃಂಗಾರ. ೧-೮೯ ನೋ). [ಆ ಕೊಕ್ಕರೈ) 
ಕೊಕ್ಕರಿ (ನಾ). ಡೊಂಕು; ವಕ್ರತೆ: ಆಕ್ಕರಿ ಕೊಳ್ಳರಿ ಕೊಕ್ಕಂ 
ಮೀಸೆಗಳಳಿದಾವು (ಎಬಕಾ. ೧೩೩-೩). 
ಕೊಕ್ಕರಿಚಿಕ್ಕರಿ - ಅಂಕುಡೊಂಕುತನ; ವಕ್ರತೆ: (8). 
(ಡೀ. ॥ ಶಮಿ. ಕೊಕ್ಳರೈ ; ಮಲ, ಕೊಳ್ಳರೆ ; ತೆಲು. ಕೊಂಕರ ; 
ಪರ್ಜಿ. ಕೊಕೊರ್‌ ; ಕುಣ. ಕೊಂಗೊರಿ] 
ಕೊಕ್ಕರಿಕೆ, ಕೊಕ್ಕಂಕ್ಕೆ (ನಾ). ಹೇಸಿಕೆ ; ಜುಗುಪ್ಸೆ A | 
ಓಕರಿಕೆ: ಇನಿತಂ ನಿಮ್ಮ ಮನಕ್ಕೆ ಕೊಕ್ಕರಿಕೆಯಂ ನಟನೆ ಸಾಮಾ 
ಮೆಂತೆನಗೊಳ್ಬಂ ಪಡೆದಪ್ಪ್ಪುದು (ಆದಿಪು. ೪-೭೯); ದುರಿಂದ್ರಿಯ ಚನ 
ಕೊಕ್ಕರಿಕೆ ಪುಟ್ಟಿ ನಿರ್ನೆೇೀಗದಿಂ (ಸುಕುಮಾ. ೧೦-೩೧) ; ರಣದಲ್ಲಿ 
ಮಾರಿಗೆಯರೋಚಕಮಾಗುತಿರೆ ದಣಿವುಂಡು ಕಾಲಂಗೆ ಕೊ ಕ್ಕ ಸ 
ಹುಟ್ಟುತಿರೆ ದಕ್ಷಾರ. ೧೮-೪); ಹೆಳವನ ವಿಕ್ರಮನುುಂ ಚೆಂದ ನ 
ಸಲ್ಲದ ಧರ್ಮಂ ಪಕ್ಕಲೆಯ ನೀರು ಮನಕಂ ಕೊಕ್ಕರಿಕೆಯ ತಾರದಿಹುದೆ | 
(ನೀಕಿಸಾ. ೩೮). ಹೊಳ್ಳ ೈರಿಕ್ಕೆ : : ನಿಮ್ಮ ಮನಕ್ಕೆ ಕೊಕ್ಕರಿಕ್ಕೆ ಯಾಗಿಯುಂ 
ಪಾಟಾಗೆ ಗೆಂಟಾಗಿಯುಂ ನೆಗಟ್ಟಿಮೆಲ್ಲ (ಪಂಪಭಾ. ೭-೨೧ವ). 
[ಕೊಕ್ಳರ, + -ಇಕೆ) 


10 


20 


| 
| M 
[35 | 


| 
| 
| 
«| 
| 
I 
| 
| 


45 


ಗ್‌ 


ಕೊಕ್ಕರ್ಕೆ 


ಕೊಕ್ಕರಿಕೆನೆಯ (ಕ್ರಿ). - ಕೊಕ್ಳರಿಸ್ಕು : ಆತನಂ ಪ್ರತಿಬೋಧಿಸೆ ತಿಳಿದು 
ಕೊಕ್ಯರಿಕೆನೆತ್ತುದಜಕಿಂ (ನೇವಿಪು. ೬-೫೭ವ). [ಕೊಕ್ಕರಿಕೆ + ಪೆಜು] 
ಕೊಕ್ಕರಿಕ್ಕೆ "ಕೊಕ್ಳಂಕೆ' ನೋ. 


'ಕೊಳ್ಳ್ಕರಿಸು, (ಕ್ರಿ). ೧. ಅಸಹೈಪಡು ; ಜುಗುಪ್ಸೆತಾಳು; ಹೇಸು; 


ಹೇವರಿಸು: ಮನಂ ಕೊಕ್ಕರಿಸದೆ ಬಗಸಿರೆಯಿನಳುರ್ಕೈಯೆ ಮೊಗೆಮೊಗೆದು 
ನೆತ್ತರಂ ಪವನಸುತಂ ನೆತ್ತಿಯೊಳೆಆಕೆದು (ಪಂಪಧಾ. ೧೨-೧೫೩); ತನ್ನ 
ನಿಸ್ತಿಂಶಕರ್ಮಕ್ಕೆ ತಾನೇ ಕೊಕ್ಕರಿಸಿ. (ಶಾಂತಿಪು. ೪-೫೯ವ); ಪಸಿದಾಗಳ 
ಕೊಕ್ಕರಿಸದೆ ಪೆಣನಂ ತಿಂದುಂ (ಸಮಪ. ೧೦-೧೧೪) ; ಹೊಲಸಿನಟ್ಟುಳಿಗೆ 
ಕೊಕ್ಕರಿಸದಿಹೆ (ಹಚಕಾ. ೧೧-೩೩); ಕುಲಕೊರೆಗೆ ಕೊಕ್ಕರಿಸಿದೆನು 
(ಕುವ್ಯಾಭೀ. ೩-೩೦); ಕೊಕ್ಕರಿಸುವವನಲ್ಲಿವನು ಕೊಲೆಗೆ (ತೊರರಾ. 
೬-೫೧-೨೬). ೨. ಬೆದರು; ಹೆದರು; ಅಂಜು: ಮರವಾಯ್ವ ಪೊಣರ್ವ 
ವಿಸಟಂಬರಿವಕರೇಣುಗಳನೆರೆವಹರಿವಿರುತಿಗೆಕೊಕ್ಳರಿಸುವನಿಫ್ಪೆರೆ[ಪಾಕಾಂ. 
ನೀರ್ಪೆರೆ]ಗೆಯ್ವಿಭ ಪರಿಕರವೆಸೆಗುಂ (ಜಗವಿ. ೪-೯೩). ೩. ಮುದುಡಿ 
ಕೊಳ್ಳು ; ಕುಗ್ಗು: ಪರವಧುಗೋತು ಕೂಡಲೆಡೆಯಿಲ್ಲದೆ ನೋಡಿ ಕನಲ್ಲು 
ಜೋಲ್ಡು ಕೊಕ್ಳ ರಿಸಿ ಪೆಜರ್ಗೆ ಬೆಚ್ಚಿ (ಧರ್ಮಾಮೃ. ೧೩-೧೩೯) ; ಜ್ವ ರಕ್ಕೆ 
ಪೂರ್ವ... ಮ್ದೆ ಕೊಳ್ಳ ಹಾ ಕ್ವಿ]ರಿಸಿಕೊಂಡು (ವೈದ್ಯಸಾ. ಸ 
೩೮೬ ಬೀಕು); ಬಳಕಿಕೆಯುಟಾಗ ಶರೀರವು ಕೊಕ್ಕರಿಸಿಕೊಂಬ ರೀತಿ 
ಯನ್ನೇ ಹೆಚ್ಚಾಗಿ ಉಂಟುಮಾಡುತ್ತ.. .ಇರುವುದೇ ಜ್ವರವೆನಿಸಿಕೊಂಬುದು 
(ಸಕವೈ. ೬೨). ೪. ಅಸಮಾಧಾನಗೊಳ್ಳು ; ಕೋಪಗೊಳ್ಳು : ಅಲ್ಲ 
ಮನ ಮಾತಿಗೆ ಕೊಕ್ಕರಿಸಿ ಕೆಕ್ಕರಿಸಿ ಕೋಪಾಟೋಪವಾವರಿಸಿ (ಪ್ರಭುಲೀ. 
ದುಷ್ಕೃತವನೆಸಗುವರು ಫಲದೊಳು ಕೊಕ್ಕರಿ [ಸಾಕಾಂ. 
ಕಕ್ಳುಲಿ]ಸುವರು ಸುಕೃತನೆಂಬುವ ಲೆಕ್ಸಿಸರು (ಕುವ್ಯಾ ಉ. ೪-೯೬). 
೫. ತಿರಸ್ಕಾರದಿಂದ ನಗು; ಪರಿಹಾಸಮಾಡು : (8). ೬. ಬೆದರಿಸು; 
ಹೆದರಿಸು; ಅಂಜಿಸು : *ಕೊಕ್ಕರಿಸು-ವಿಭರ್ತ್ತನೇ (ನಿರ್ಭರ್ಶ್ಶನೇ) 
ಬೆದೆರಿಸು” (ಶಮಧಾ) ; ಘೂರ್ಮಿಸುತುಂ ಕೊಳ್ಳೆರಿಸುತಿದಿರಾಂತು ವಿಸಟಿಂ 
ಬರಿದುದು. . .ಘೋರವರಾಹಂ (ಶಬಶಂ. ೪-೧೩). [ಕೊಕ್ಕರ *-ಇಸ್ಕು] 
ಕೊಕ್ಕರಿಸ್ಕು (ಕ್ರಿ). ಕೋರೈಸು; ಕುಕ್ಕು; ಚುಚ್ಚು: ಕೊಕ್ಕರಿಸು 
ತುಗುವ ತನಿಗೆಂಡಗಳ ಸಲೆ ಮುಕ್ಕುಳಿಸಿ ಮೊಗೆವ ಪೆರ್ಗಿಚ್ಚುಗಳ ವೆಂಕೆ 
(ಜೈಮಿಭಾ. ೧೩-೧೨); ಕಿಣ್ಣವಡೆದ ಪವಳದ ಪಸರಗಳಾಗ ಕಣ್ಣ 
ಕೊಕ್ಕರಿಸುತೊಪ್ಪಿದುವು (ಕಂನವಿ. ೬-೬೭) ; ಬಜಸಿಡಿಲ ಬಿಜುಸರಮಂ 
ಕೇಳ್ದು ಕೊಡಕೆ ನಿಮಿರೆ ನವಿರ್ಕೊಕ್ಕರಿಸೆ ತಳರ್ನೋಟದಿಂ ನೋಟ್ಬಿ 
ಹರಿಣಸಂದೋಹದಿಂದೆಯುಂ (ರಾಮಾಶ್ವ. ೩-೨೮); ಹೊರಚೆಲ್ಲಿದ 
ಬೆಳಕು ಇವನ ಕಣ್ಣನ್ನು ಕೊಕ್ಕರಿಸಿತು (ಘಾಟೀಮು. ೩೭). [?) 
ಕೊಕ್ಕರಿಸ್ಕು (ಕ್ರಿ). ಕೂಗು; ಗಟ್ಟಿಯಾಗಿ ಅರಚು: (೪). 
(ದೇ. ॥ ತಮಿ. ಕೊಕ್ಕರಿ; ತೆಲು. ಕೊಕ್ಕರಿಂಚು] 
ಕೊಕ್ಕರೆ (ನಾ). ೧. ನೀಳವಾದ ಕತ್ತು ಉಳ್ಳ ಒಂದು ಬಗೆಯ ನೀರು 
ಹೆಕ್ಕಿ; ಬಕೆ: ಗಿಳಿಯ ಗೂಗೆಯ ಕೊಳ್ಳರೆಯ ಕ್ರೋಢಗಳ (ವೀಕೈಪು. 
ಕಂಠ ಕೊಕ್ಕರೆ ಶುಕಂ (ಫಡ ೪-೫೩) ; ಕೊಕ್ಕರೆಗೆ 
` ಒಂದೇ ಕೆರೆಯೆ (ಹಂಗ. ೧೨೦). ೨. ಒಂದು ಬಗೆಯ ಸಸ್ಯರೋಗ. 
"ಕೊಕ್ಕರೆರೋಗ ಪರಾ. &. (ಕರಾ) ಒಂದು ಬಗೆಯ ಮಾನು. 
[ದೇ. ॥ ತುಳು. ಕೊರ್‌ಂಗ್‌ ; ತೆಲು. ಕೊಕ್ಕೆರ, ಕೊಳಕ್ಕೆ ರಾಯಿ] 
ಕೊಕ್ಕೆರೈ, ಕೊಕ್ಕಲೆ (ನಾ). ಒಂದು ಜಾತಿಯ ಮರ: ದೊಡ್ಡ 
ಜಾಪಾಲಜಸ್ಲೆ, . . . ಕೊಕ್ಕರೆ (ಮೈಡಿಗಿ. ೬೯-೧೪೦೩). ಕೊಕ್ಕಲೆ: 
ಆಗಳದ ಹಿಂದಣ ಕಾಡವಳಗೆ ಮೂರು ವೇಳ ಕೊಕ್ಕಲೆ ಕಟ್ಟ ಮೆಟ್ಟುವ 
ಶಬ್ದ ಕೇಳಿದ್ದೇ ಹೊರ್ತು (ರಾಜೇಂದ್ರ. ೧೪೧) ; ಕಾಡಲ್ಲಿ ಕೊಕ್ಕಲೆ 
ಮುಚ್ಚಿ ಮಡಗಿ ಬಂದರು (ರಾಜೇಂದ್ರ. ೧೪೬). [«- ತುಳು. ಕೊಕ್ಕರೆ) 


೧೩-೧೦); 


೩-೧೯-೭); 


ಕೊ ಕೃರೆಕಾಭು 


ಕೊಳ್ಳಿರೆಳಾಲು (ನಾ). ಒಂದು ಬಗೆಯ ರೋಗ: ನಾಯಿಕೆಮ್ಮು, 
ಹಕ್ಕಿರೋಗ, ಜಂಕು ಹುಳುಗಳು, ಕೊಕ್ಕರೆಕಾಲು, ಹುಲಿಹುಣ್ಣು 
- ಖಾಸ್‌ಬಂಗಲೆ ಖಾಯಿಲೆಗಳೆಲ್ಲಾ ನಮ್ಮ ಮನೇಲೆ (ತುಟಮೀ. ೨೯). 
[ಕೆ-ಕ್ಕರೈ + ಕಾಲು, (ಆ ಕಾಲ್‌,)) 
ಕೊಕ್ಕರೆರೋಗ (ನಾ). ಭತ್ತದ ಬೆಳೆಗೆ ಬರುವ ಒಂದು ಬಗೆಯ | 4 | 
ಕೋಗ: ಗದ್ದೆಗೆ ಕೊಕ್ಕರೆಕೋಗ ಬಂದು ಬೆಳೆಯೆಲ್ಲಾ ಹಾಳಾಯಿತು | , 
(ರೂಢಿ). (ಕೊಕ್ಕರೆ, + ರೋಗ] 
ಕೊಕ್ಕರೇಹುನಿನಗಿಡ (ನಾ). ಒಂದು ಬಗೆಯ ಸಸ್ಯ; ಬಕಪುಷ್ಪ 


*ಶಿವಮಲ್ಲೀ, ಪಾಶುಪಶಃ, ಏಕಾಷ್ಮೀಲಃ, ಬಕಃ, ವಸುಃ - ೫ ಬಕಪುಸ್ಪದ 
ಹೆಸರು, ಕೊಕ್ಳರೇಹುವ್ವಿನಗಿಡ ” (ಸಿದ್ಧಾಂತಿ. ೧೧೫). 
[ಕೊಕ್ಕರೆ * ಹುವ್ಪ (ಐ ಪ್ಯೂ) * ಗಿಡ (ಆ ಗಿಡು)] 

ಕೊಕ್ಕಲೆ "ಕೊಕ್ಕಕ್ಕೆ' ನೋ. 

ಕೊಕ್ಕಸ (ನಾ). ಬಲಿಸ್ಕನಾದವನು ; ಕಠಿನನಾದವನು ; ಗಟ್ಟಿಗ: 
ಮೆಜ್‌ದುದು ರಕ್ಕಸರ ನುಂಗುವ ಕೊಕ್ಕಸರ ಗಾದೆ (ಕಾಶಿರಾ. ೨೧-೨೭); 
ಖಳ ಸಿಕ್ಕಿದನು ಹಿಡಿ ಹಿಡಿಯೊ ಹಿಡಿಯೆನೆ.ರಕ್ಕೆಸರ ನೆರೆ ತಿಂಬ ಕೊಕ್ಕಸ 
ರಾಯ್ತು ಮರ್ಕಟಿಕು (ಕೌಶಿರಾ. ೨೨-೬). "ಕಕ್ಸುಸ? ಪರಾ. 

[ಸಂ. ಕರ್ಕಶ) 

ಕೊಕ್ಕಳೆಗೊಳ್‌ (ಕ್ರಿ). ಕುದಿಗೊಳ್ಳು ; ಸಂತಾಪಹೊಂದು ; ಸಂಕಟ 
ಪಡು: ಅಳುಕೆ ನೆಲವಕ್ಕೆ ಕನುಕಿಸುಗುಳನಾಗಿ ಕನಲ್ಮುಕ್ಕಿ ಕಿದುಕೆ 
ಕೊಕ್ಕಳಗೊಳೆವಂ ಕಕ್ಕಳಗಳಲ್ಲು ಮೆಯ್ಯಲೆ ಕುಕ್ಕುಳಗಂದಿ ಫೊಂಡೆ 
ಚಿತ್ತೆ ಮಾ ತುಂಬಿಗೆಯಾ (ಬಂಹರಿ. ೧೩-೩೪). [£ಕುಕ್ಕುಳ 4 ಕೊಳ್‌] 

ಕೊಳ್ಳ (ನಾ). “ಬೆಕ್ಕು” (ಅವಚಂ. ಟೀಕೆ); ಕೋಳಿಯ ಆರ್ಕಜದ 
ಅಜಕಿವನಆಅದ ಅರು ಹಿರಿಯರ... ಕೋಳಿಯ ಕೊಕ್ಕಜನ ಕಹಿಯ 
ಭಾವದಲಜಕಿಯದಿದ್ದ ಕಾರಣ ಕೆದಜಕದ. ಚರಣ ಉಡುಗಿ... ಈ 
ವರ್ಮವನಜಂದಾತನೆ ಲಿಂಗೈಕ್ಕ ತಾನೆ ಪ್ರಾಣಪುರುಸ (ಅವಚಂ.೮೨-೩೭೧). 

[?) 

ಕೊಕ್ಕಲಗುದಿ "ಕುಕ್ಕುಟಂಗುದಿ? ನೋ. 

ಕೊಕ್ಕಾಟ (ನಾ). ಖೋಖೋ ಆಟ: ಹುಡುಗರು ಕೊಳ್ಳಾಟವಾಡು 
ತ್ತಿದ್ದಾರೆ (ರೂಢಿ). (ಕೊಕ್‌ + ಆಟ) 

ಕೊಳ್ಳಾಡು (ಕ್ರಿ). ಕೊಕ್ಕನ್ನು ಆಡಿಸು; ಚುಂಚಿನಿಂದ ಕುಳ್ಸು : 
ಕೆಲವು ಕೆಸರು ಕೆದರಿದುವು; ಕೆಲವು ಕಸದ ರಾಶಿಯಲ್ಲಿ ಕೊಕ್ಕಾಡಿದುವು 
(ಮಲೆಮ. ೫೨). (ಕೊಕ್ಕು + ಆಡು) | 

ಕೊಕ್ಕಿ (ನಾ). ಕೊಕ್ಕಿನಂತೆ ಬಾಗಿರುವ ಮರದ ಕೊಂಬೆ: (1). | 

[ಆ ಕೊಕ್ಕೆ?) 

ಕೊಕ್ಕಿಸು (ಕ್ರಿ). ಮಣಿಸು; ಬಾಗಿಸು; ಕೊಂಕಿಸು : ಕೊಕ್ಕಿ ಸದಿರು [33 

ದೇಹವ ಹೊಜಹೊಟ್ಟಿ ಯನಕ್ಕುಳಿಸದಿರು (ಯೋಗಾಂಎ. ೫-೨೨) ; ದಿಕ್ಕರಿ | | 


10 


25 


80 


ಭೀಳಿಟ್ಟುವು ಪಲಸಿರಗಳ ಕೊಕ್ಳಿಸಿದುದು ಫಣೆ (ಉಮವಿ. ೧೭-೧೦೩). 
ಕೊಕ್ಕಿಸಿಕೊಳ್‌ ಆ ಕೊಂಕಿಸಿಕೊಳ್ಳು; ಬಾಗಿಸಿಕೊಳ್ಳು; ಮುದುರಿ 
ಕೊಳ್ಳು: ಮಂತ್ರಿಮಿತ್ರಕು ಸುಕ್ಕಿದಂಗುಲಿಯ ಮುಟ್ಟದರೆ ಕಕ್ಕಿಗಾನೃಪ 
ಜಿನಪತಿಯೆಂಬ ಮೋಟಕಿಯ ಕೊಕ್ಳಿಸಿಕೊಂಡು ಕೈದೆಗೆನ (ಛರಚ. 
೪೯-೯೨); ತನ್ನ ದೇಹದ ಕಟ್ಟು ಕೊಟಕ್‌ಯೆ ಕೊಕ್ಕಿಸಿಕೊಳುತ್ತಂ ನೆಟ್ಟ 
ನುತ್ತಮಾಂಗವ ಬಗ್ಗಿಸಲ್‌ (ಪಾಸೋಪು. ೩-೮೫). | 
-ಇಸ್ಕು) | 
ಕೊಕ್ಕು, (ಕ್ರಿ). ಅಸಹೈಪಡು ; ಕೊಕ್ಳಠಿಸು: ಮಕ್ಕಳಾಧೀನದಿ ಸಿಕ್ಕಿದೆ! 
ದೈನ್ಯದಿ ಕಕ್ಕುಲತೆ ಬುದ್ಧಿ ಕೊಕ್ಕದಿಟ್ಟು ಮೋದದಿ (ಪುರಂದ. ೩-೧೧-೪). 45 


ಟಿ 


40 


ಗಂ 


ಕೊಳ್ಳೆ, 


ಕೊಕ್ಕು (ನಾ). ಪಕ್ಷಿಯ ಚಂಚು; ಹಕ್ಕಿಯ ಮೂತಿ: ಅದಜಕೊಳ 
ಗೆರಡು ಕಲೆ ಮಜಕಿದು ಒಂದು ತಲೆಯೆಚ್ಚತ್ತು ಹದ್ದಿನ ಕೊಳ್ಳ ತಪ್ಪಿ 
ಕಾಲುಗುರೆ ಗಾಯವು ಕಪ್ಪಿ (ಅಜಕಿಮಾ. ೨೦-೫೮) ; ಉಕ್ಕಿನಿಂದ ಸವೆದ 
ಕೊಕ್ಕನುಳ್ಳ ಕಾಗೆಗೂಡಿ ಎಯ್ದೆ ಶನುವನಿಜಂದು. ತೊಂತುಗೊಟಕಿದೆ 
(ಸಾನಂಚ. ೬-೧೯); ಜೋಲುವ ಕೆಂಗರುಳುಗಳ ಕೊಕ್ಕಲಿ ಕಚ್ಚಿ ಕೀಳುತ 
(ಕಂನವಿ. ೧೫-೬೯) ; ಕೊಕ್ಕಿ ನಲಿ ಕೊಕ್ಕು ರೆಕ್ಕೆಯಲಿ ಕಕ್ಕೆ... ಹುದು 
ಗೊಳಿಸಿರುವ ಹಕ್ಕಿಯೆರಡು (ಉಯ್ಯಾಲೆ. ೩-೧) ; ಪಂಜರದ ಗಿಣಿ ಕೊಕ್ಕು 
ಚಾಚಿ ಅರೆಚುತ್ತಿತ್ತು (ಎಮುಕ. ೩೮), "ಕೊಳ್ಳೆ? ಪರಾ. 
[7.1 ತುಳು. ಕೋಕಾಯಿ] 
ಕೊಕ್ಕು, ಕುಕ್ಕು, ಕುರ್ಕು, ಕೊರ್ಕು (ನಾ). ಕೊಕ್ಳಕ್ಕೆ ೧: 
ಅಲ್ಲಿಂ ತಳರ್ದುಪೋಗಿ ಕೊಕ್ಕುಂ ನೀರ್ಗಾಗೆಯುಂ ಬೆಸಗೊಳ್ಳುಂ 
(ಜೀವಸಂ. ೧೬೩-೩೦ ವ); ಕೊಕ್ಳಿನಾಟವ ಮುಳಕುಳಿತ ಹಸ್ತವನು 
ಕೊಕ್ಕಿಗಿಕ್ಕಿ ಕೋರ್ಪರು ಕುಶಲದೊಳು (ಛರಚ, ೧೩-೧೨೭). ಕುಕ್ಳ್ಯು: 
*ಕುಕ್ಳು-ವಸ್ತ್ರ ಸ್ವಲ್ಪಘಾತನೇ ಪತ್ತಿಭೀದೇ ಚ? (ಶಮಭಾ); *ನೀರ್ವಕ್ಕಿ 
ಕುಳ್ಳು? (ಕರ್ಣಾನಿ. ೧೧); ಕುಕ್ಕಿನೋಳಿ ಚೆಲ್ಹಿದಿರ್ಗೊಳೆ ಬರ್ಪ 
ಸೊನ್ನಲಿಗೆಯಾಗೆ (ಆದಿಪು. ೬-೭೧) ; ಪಿಕ್ಕುಳಿಗ ಚೆಂಬೂತಿ ಗೀಜಗ 
ಕುಕ್ಕು ಕೋಗಿಲೆ (ಸಾಳ್ವಭಾ. ೫-೨೨). ಕುರ್ಕು: ಕಾಗೆ ಗೂಗೆ 
ಪರ್ದು ಚಕೋರಂ ಹಂಸೆ ಕು[ಪಾಠಾಂ. ಕೊ]ರ್ಕು ಗಿಳಿ ಪುರಳಿ... 
ಮೊದಲಾಗೊಡೆಯ ಗಗನಚರಂ (ವಡ್ಡಾರಾ. ೬೭-೮). ಕೊರ್ಕು: 
ಮೇಲಿನ "ವಡ್ಡಾರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ದೇ. ॥ ತಮಿ. ಮಲ. ಕೊಳ್ಳು. / ಪ್ರಾ. ಕೊಕ್ಕೈ] 
ಕೊಕ್ಕು (ಗು): ಅಂಕುಡೊಂಕಾದ; ವಕ್ರವಾದ : ಕಾಳಗಕೆ ಹೋಗು 
ವಾಗ ಹಾವಿನಂತೆ ಕೊಕ್ಳುಕೊಳ್ಳಾದ ನಡೆಗಳಿಂದ ನಡೆಪುತ(ಅಶ್ವಟೀ.೨೩-೫). 
[೮೭ ಕೊಂಕ್ಕು ?) 
ಕೊಕ್ಕುದೆಲ್‌ (ಕ್ರಿ). ಕೊಕ್ಕನ್ನು ತೆರೆ; ಬಾಯಿಬಿಡು: 
ಕೊಕ್ಕು ದೆಜಕೆ (ಪಾಕಾಂ. ತೆಜಂದೆಜ]ದೋದುವವಂ ಕಳಕಂಠವಾಚಕಂ 
(ಸೂ ಕ್ರಿ ಸು. ೪-೪೨). [ಕೊಳ್ಳು + ತೆಜಕ್ಕಿ] 
ಕೊಕ್ಕುಳಂಗುದಿ "ಕುಕ್ಳುಟಂಗುದಿ ' ನೋ. 
ಕೊಕ್ಕುಳೆಮೀನು (ನಾ). ಒಂದು ಜಾತಿಯ ಮೀನು: *ರತ್ನಾನಕಃ 
ಎ ಕೊಕ್ಕುಳಮೀನು ೫ (ಓಷಧಿ. ೧೩೬). 
[ಕೊಕ್ಕುಳ್ಳ + ಮೀನ್ಯು (€ ಮೀನ್ಸ್‌)] 
ಕೊಳ್ಳೆ, (ನಾ). ೧. ವಕ್ರತೆ; ಅಂಕುಡೊಂಕುತನ. "ಕೊಳ್ಳೆಮಾತು' 
ಪರಾ. ೨. ಕೊಂಡಿ; ಬಾಗಿದ ಮೊಳೆಯಂತಹೆ ಸಾಧನ: 
“ಶಂಕುನಾ- ಕೊಳ್ಳೆ ಯಿಂದ ೫ (ಬಾಹಟೀ. ೨-೨-೩೬ ವ) ; ಕೋಡಿನ 
ಕೊಳ್ಳೆಯಿಂದ ಕುಲಾದ್ರಿಗಳ ತೆಗೆದಿಕ್ಕೆ (ದೇವಿಮ. . ೪-೧೧); ಎರಡನ್ನೂ 
ಕೂಡಿಸಲು ಹೊರಗೆ ಕೊಳ್ಳೆಗಳು (ದಿಲ್ಲಿಪ. ೧೧೩). &. ಕುಣಿಕೆ; 
ತಳುಕು : ಈರ್ವರ ಕೊರಳಿಗೆ ಕೊಳ್ಳೆ ಗಳನಿಕ್ಕಿ (ಸೌಗಂಧಿ. ೫೩೮-೧೪) ; 
ಬಾವಿಯ ಹಗ್ಗಕ್ಕೆ ಕೊಕ್ಳೆಯ ಬಿಗಿದು (ಕಪಪು. ೩-೧೦). ೪. ಪಕ್ಷಿಯ 
ಕೊಕ್ಕು: ಚಂಚು: ಬೆಕ್ಕು ರಕ್ಕಸನಂತೆರ್ದು ಎರಡಜ ಕೊಳ್ಳೆ ಗಳಂ 
ಖಜ್‌ಯೆ (ಪುಣ್ಯಾಸ್ರ. ೬-೪೪ ವ); ಪಕ್ಕವಿಲ್ಲದ್ದಕ್ಕೆ ಕೊಕ್ಕೆ ಇದ್ದರೆ 
ಪ್ರಯೋಜನವೇನು? (ಗಾಜಿ). ೫. ಆಕ್ಷೇಪಣೆ ; ಅಡ್ಡಿ. ೬. (ಕರಾ) 
ಕೊಕ್ಕೆಕೋಲು;, ಡೋಟಿ: ಕೊಕ್ಕೆಯಿಂದ ಮಾವಿನಕಾಯಿ ಇಳಿಸು 
ತ್ತಿದ್ದಾರೆ (ರೂಢಿ). 
ಕೊಳ್ಳೆ ಹಾಕು - ತಡೆಹಾಕು; ಅಡ್ಡಿ ಮಾಡು : 
ಕೊಕ್ಕೆ ಹಾಕಿದರು (ರೂಢಿ). 
[ದೇ.॥ ತಮಿ. ಕೊಳ್ಳಿ; ಮಲ, ಕೊಕ್ಕ; ತುಳು. ಕೊಕ್ಕೆ; ತೆಲು. ಕೊಕ್ಕಿ] 


ನ್ನ ಬಡ್ತಿಗೆ 


ಕೊಕ್ಕೆ, 


ಕೊಳ್ಳೆ (ನಾ). ಸುವಾಸನೆಯ ಬಿಳಿ ಹೊ ಬಿಡುವ ಒಂದು ಸಸ್ಯ: (ಕ). 
[+ ತುಳು. ಕೊಕ್ಕೆ) 
ಕೊಕ್ಕೆಕೋಲು (ನಾ). ೧. ತುದಿಯಲ್ಲಿ ಕೊಳ್ಳೆ ಇರುವ ಕೋಲು; 
ದೋಟ. ೨. ಅಂಕುಶ: “ಅಂಕುಶ, . . . ಸೃಣಿಃ - ೭ ಅಂಕುಶದ 
ಹೆಸರುಗಳು, ಕೊಕ್ಕೆಕೋಲ್ಕು, ದೋಟಕೋಲು ” (ಸಿದ್ಧಾಂತಿ. ೨೧೩). 
[ಕೊಕ್ಕೆ * ಕೋಲು, (ಆ ಕೋಲ್ಡ್‌)) 
ಕೊಳ್ಳೆಚಿಕ್ಕ (ನಾ). ವಿದೂಷಕ; ಕೋಡಂಗಿ: ಕೋಡಂಗಿಯನ್ನು 
ನಿದೂಸಕ, ಹನುಮನಾಯಕ, ಮಾಧವಿ, ಕೊಕ್ಕೆಚಿಕ್ಕ ಮೊದಲಾದ ಬೇರೆ 
ಬೇರೆ ಹೆಸರುಗಳಿಂದ ಕರೆಯುವ ಸಂಪ್ರದಾಯವಿದೆ (ಯಕ್ಷಗಾ. ೨೦). 
(ಕೊಕ್ಕೆ * ಚಿಕ್ಕ) 
ಕೊಳ್ಳೆತಾತಿ (ನಾ). ಕೊಳ್ಳೆ ಆಕಾರದಲ್ಲಿ ಕೊರಳಲ್ಲಿ ಧರಿಸುವ 


ಒಂದು ಆಭರಣ : ಅಕೆಯ ಕೊರಳಿಗೆ ಕೊಕ್ಕೆತಾತಿ, ಸರಪಣಿ, ಕರಿಮಣಿ | 


ಸರ ಮತ್ತು ಜೋಮಾಲೆ ಸರಗಳನ್ನು ಸೂಡಿದಳು (ಹುಲಿಹಾ. ೨೦೦). 
[ಕೊಕ್ಕೆ + ತಾತ್ರಿ (೮. ತಾಯಿತಿ)] 


೨೧೬೧ 


ಕೊಗ್ಗಿ 
| | ಕೊಗುಲಾದೇಶ (ನಾ). ಒಂದು ದೇಶದ ಹೆಸೆರು: ತಸ್ಮಪೂರ್ವಶಃ 
| ಕೊಗುಟುದೇಶಪ್ರತಿಬದ್ಧಃ ಆರಿಸಿನವುರನಾಮಗ್ರಾಮ (ಮೈ ಆರಿ. ೧೯೩೫, 
೪೦-೬೮; 951). [ಕೊಗುಟ್ಕಾ (ಲ ಕೋಗಳಿ) + ದೇಶ] 
| ಕೊನೆ (ಕ್ರಿ). ಬಣ್ಣಿಸು; ವರ್ಣಿಸು: “ಕೊಗೆದನೆನಲ್‌ ಬಣ್ಣಿಸಿದನ್‌ * 
151 (7) 
| |ಕೊಗ್ಗ (ನಾ). ೧. ವಕ್ರತೆ; ಜೊಂಕುತನ. ೨. ಅಸಹ್ಯ ಧ್ವನಿಯುಳ್ಳ 
| ಮನುಷ್ಯ : “ಕೊಗ್ಗ ಮಾಸ್ತರನೇ ಅದರ ತಲೆಗೆ ಹೊಡೆದರೆ ನಾಲ್ಕು 
| ಮಗ್ಗಿ ಉದುರುವುದಿಲ್ಲ? ಎನ್ನುತ್ತಾರೆ (ಸ್ವಸ್ನಹೂ. ೩೪). "ಕೊಗ್ಗದನಿ' 
| | ಪರಾ. (2) 
10 ಕೊಗ್ಗೆಡಿ (ನಾ). ಒಂದು ಸ್ಥಳದ ಹೆಸರು: ಕೊಗ್ಗಡಿ ನೊಟುಗರನಟ್ಟ 
ಇಜಂದು ಸತ್ತು (ಎಕ. ೫, ಶ್ರೀನಿವಾ. ೮೫-೬; ಸು. 900). [?) 
ಕೊಗ್ಗ ದನಿ (ನಾ). ಅಸಹ್ಯವಾದ ಧ್ವನಿ: (8).  [ಕೊಗ್ಗ + ದನ್ಸಿ] 
| ಕೊಗ್ಗನೆ (ಅ). ಎ ಕಗ್ಗನೆ: ತಜಿದಿಕ್ಕಿದ ತಳಿರಂತೆ ಕೊಗ್ಗನೆ ಕರಗಿ 
(ಸುಕುಮಾ. ೧೨-೨೪). (ಆ ಕಗ್ಗನೆ?) 


(ಕರ್ಣಾನಿ. ೨೫). 


ಕೊಳ್ಳೆನುನುಷ್ಯ (ನಾ). ವಕ್ರಸ್ವಭಾವದ ಮನುಷ್ಯ; ಅಡ್ಡಿ |5| ಕೊಗ್ಗಿ, ಕೊಗ್ಗೆ (ನಾ). ಒಂದು ಔಷಧಿ ಸಸ್ಯ: “ಶರಪುಂಖೀ-ಕೊಗ್ಗಿ* 


ಮಾಡುವ ವ್ಯಕ್ತಿ: (೪). (ಕೊಕ್ಕೆ, + ಮನುಷ್ಯ) 

ಕೊಳ್ಳೆಮಾತು (ನಾ). ೧. ವಕ್ರವಾದ ಮಾತು; ಕೊಂಕುಮಾತು; 
ವ್ಯಂಗ್ಯೋಕ್ತಿ : ಕೈಕೇಯಿಯ ಈ ಕೊಳ್ಳೆ ಮಾತಿನಿಂದ ಅರಸನಿಗೆ 
ಹಿಂದಿನ ವರಗಳು ಸ್ಮರಣವಾಗಿ (ತುಳಸಿ. ೧೧೩). ೨. ಅಡ್ಡಿಯ ಮಾತು; 
ಆಕ್ಷೇಪಣೆ : ನಿನ್ನ ಕೊಕ್ಕೆ ಮಾತು ನನಗೆ ತೊಂದರೆಯನ್ನುಂಟುಮಾಡಿತು 
(ರೂಢಿ). (ಕೊಕ್ಕೆ, * ಮಾತ್ತು) 

ಕೊಕ್ಳೆಮೂಗು (ನಾ). ಕೊಕ್ಕೆಯಂತೆ ಬಾಗಿದ ಮೂಗು; ವಕ್ರ 
ನಾಸಿಕ: “ಖುರಣಾಃ, ಖುರಣಸಃ - ೨ ಬುರುಡೆ ಮೂಗುಳ್ಳೆ ನನು, 
ಪೀನಸಿ ಮೂಗನು, ಕೊಕ್ಕೆ ಮೂಗಿನವರಿಗೂ ಹೆಸರು? (ಸಿದ್ಧಾಂತಿ. ೧೫೮). 

[ಕೊಕ್ಕೆ * ಮೂಗು] 
ಕೊಳ್ಳೆಮೊಳೆ (ನಾ). ತುದಿಯಲ್ಲಿ ಕೊಕ್ಕೆಯಿರುವ ಮೊಳೆ: (8). 
[ಕೊಳ್ಳೆ ೬ ಮೊಳ್ಳೆ) 

ಕೊಳ್ಳೆಯೆತ್ತಿಗೆ (ನಾ). “ಲೋಹದ ಕೊಂಡಿ, ಕೊಕ್ಕೆ; ಭಾರ 

ವೆತ್ತುವ ಕಬ್ಬಿಣದ ಕೊಕ್ಕೆ. ಕೊಕ್ಕೆಯೆತ್ತಿ ಗೆ (೦೩ಜ;೦೧. ಇಂಕನಿ). 
[ಕೊಳ್ಳೆ * ಎತ್ತು, + ಇಗೆ] 

ಕೊಕ್ಕೆಹುಳು (ನಾ). ಮುಂಭಾಗದಲ್ಲಿ ಕೊಕ್ಕೆಯಿರುವ ಒಂದು 
ಬಗೆಯ ಹುಳು: ಮುಂಭಾಗವು ಸ್ವಲ್ಪ ಕೊಳ್ಳೆಯಂತೆ ಬಾಗಿರುವುದರಿಂದ 
ಇದನ್ನು ಕೊಳ್ಳೆಹುಳು ಎನ್ನುತ್ತಾರೆ (ಪರಜೀ. ೫೪). 

(ಕೊಕ್ಕೆ + ಹುಳು (ಆ ಪುಟು)) 

ಕೊಕ್ಳೋಕಶಾಸ್ತ್ರ "ಕಕ್ಳೋಕಶಾಸ್ತ್ರ' ನೋ. 

ಕೊಗಳಿ "ಕೋಗಳಿ? ನೋ. 

ಕೊಗಳು, ಕೊಬಳು (ನಾ). (ಕರಾ) ಇಪ್ಪಾರು ಗುಡಿಸಲು : ಕೊಪ್ಪ 
ವೆಂದರೆ ನೂರಾರು ಮನೆಗಳಲ್ಲ; ಒಂದೇ ಒಂದು ಮನೆ... ಮನೆಯಲ್ಲ 
ಕೊಗಳು, ಗುಡಿಸಲು (ಚೋಮದು. ೬). ಶೊಬಳು : 
ಕೊಬಳಿಗೆ ಮುಳಿಹುಲ್ಲನ್ನು ಹೊದಿಸುತ್ತಿದ್ದಾನೆ (ರೂಢಿ). 

[1. / ತುಳು. ಕುಬರ್ಳ] 

ಕೊಗಳೆ "ಕೋಗಳಿ? ನೋ. 

ಕೊಗಬಟಕಿ "ಕೋಗಳಿ? ನೋ. 

ಕೊಗಿ (ನಾ). ಒಂದು ಔಷಧಿ ಗಿಡ (?): “ಚಲ್ಲಿ, ಕೊಗಿ? 
(ಅಕಾನಿ. ೧೦-೩೪). (2) 

ಕೊಗುಳಿ "ಕೋಗಳಿ? ನೋ. 


ಅವನು 


(ಓಷಧಿ. ೧೬೦) ; ನಯದಿಂದೆ ಕೊಗ್ಗಿ [ಪಾಳಾಂ. ಫುಗ್ಗಿ] ಪಿಲಿಿಗೆಣ್ಣೆಯ 
ನುಪ್ಪಂ ಬೆರಸು ಕರ್ಣಶೂಲ ವೃಥೆಗೆಕ್ಕೆಯ ಮೂಲಗೆಯಾವುಂಡಲಗೆಯ 
ಮದನಸಲೆಗಳ ದಳಡೊಳೊಂದಂ ಕಿವಿಯೊಳ್‌ (ಲೋಕೋಪ. ೯-೬೫) ; 
ದಾನ ಚತುಪ್ತಯಂ . . . ಮಾಡದಳಿಪಿಂ ಸುಖಮಂ .ಹೀನರ್‌ 
ಬಯಸುತುಮಿರ್ಪಂತೇನಾ ಸುಖವಿ:ದಿಕೊಳಿರ್ದ ಕೊಗ್ಗಿಯ ಜೇನೇಂ 
(ಧರ್ಮಾಮೃ. ೬-೧೪೮); ಅವರೆ ನೆಲ್ಲಿ ಯಷ್ಭಿ ಮಧುಕಂ ಶಿಲವಾಸಡಿಕೊಗ್ಗಿ 
ಗೋಷ್ಟಯ (ಪಾಳಾಂ. ತಗ್ಗಿಗೋಜ್ಬಯ]ಂ (ಖಮದ. ೨-೫೩); ಕಲ್ಲುಪ್ಪು 
ಕೊಗ್ಗಿ ಮೊಸರಿವನೆಲ್ಲಮನೊಡಗೂಡಿಕೊಂಡು (ಅಶ್ವಶಾ. ೬೭-೫೩). 


20 
( 


ಕೊಗ್ಗೆ : “ಕಾಡಪುಂಖ-ಕೊಗ್ಗೆ? (ಓಷಧಿ:: ೩೧). [?] 
[25 ಹೊಗ್ಗ್ಯಿ, ಕುಗ್ಗಿ, ಕುಗ್ಗು, ಕುಗ್ಗೆ, ಕೊಗ್ಗು, ಗುಗ್ಗೆ (ನಾ). ೧. ತಿವಿ 
ಯೊಳಗಿನ. ಮೇಣದಂತಹ ಕಿಟ್ಟಿ; ಕರ್ಣಮಲ; ಕೂಗಣಿ : 


ತಾಂ ಬಗೆವಂದ ಕಿಳ್ಳೆ ಮಡು ಕಣ್‌ ಕಿವಿ ಕೊಗ್ಗಿಯ ಪುತ್ತು (ಧರ್ಮಾಮೃ. 
೫-೨೮) ; ವೈಕುಂಠನ ಕಿವಿಯ ಕೊಗ್ಗಿಯಿಂದೊಗೆತಂದಾ ಕೈಟಭನಿವನೆನೆ 
(ಜಗವಿ. ೭-೧೯) ; ಮೆಲ್ಕಿಜಕಿವ ಕೋಣನೊಪ್ಪುವ ಕಿವಿಯೊಳ್‌ ಪೊರೆ 
ದಿರ್ಪ ಕೊ[ಪಾ ಳಾ ೦. ಕು]ನ್ನಿಯಂ ಕಂದಿರದಿಕ್ಕುಗೆ ಪುಣ್ಸೆ ಮುಳ್ಳು 
ಬೀಲ್ಲುಮವಶ್ಯಂ (ಖಮದ. ೨-೨೦೩). ೨. ಒಂದು ಸುಗಂಧ 
ದ್ರವ್ಯ (7): ಎಜಗಿದ ಮಟಾದುಂಬಿಯಂತೆ ಸೊಗಯಿಸೆ ತೀನಿದ 
ಕೊಗ್ಗಿಯ ಕತ್ತುರಿಯುಂ (ಆದಿಪು. ೪-೪೧ ವ); ಕರ್ಣಾವತಂಸದೊಳ್‌ 
ಹೀಲಿಸಿದ ನೀಲದುನ್ಮುಖಮಯೂಖ ಸಂಕುಳಂ ಕೊಡಂಕೆಯೊಳ್‌ 
ತಿಂಬಿತೆಂಬಂತೆ ಕೊಗ್ಗಿ ಯ ಕತ್ತುರಿಯಂ ಪತ್ತಿಸಿಯುಂ (ಚಂದ್ರಫ. 
೬-೬೩ ವ); ಕೊಗ್ಗಿಯೊಳಿಡಿದ ಕತ್ತುರಿಯ ಪರಿಮಳಕ್ಕೆಳಸಿ ಕರ್ಣಪೂರ 
ದೊಳ್‌ ಬಳಸುವಳಿಗಳೊಳ್‌ (ವರ್ಥಪು. ೭-೯ ವ). ಕುಗ್ಗಿ: ೧. ನೊಸ 
ಲಸ್ವಮಿಯ ಚಂದ್ರನೆಂದು ಕುಗ್ಗಿಯ ಕಿವಿಯನಸಮ ಕಿಜುಗಿವಿಯೆಂದು 
(ಷತಿಲ ೨-೫೫). ಕುಗ್ಗು: ೧. ಮೂಗು ಸಿಂಬುಳ ನಾಳಿ ಉಗುಳಾಗ 
ಬಾಯ್ಗೆ ಕುಗ್ಗಿನ ಹುತ್ತು ಕಿವಿಗಳು (ದ್ಹಾದಶಾ. ೧೮-೪೨೦). ಕುಗ್ಗೆ : 
೧. (ಕರಾ) ಅವನು ಕನಿಯ ಕುಗ್ಗೆಯನ್ನು ತೆಗೆಸಿಕೊಳ್ಳುತ್ತಿದ್ದ (ರೂಢಿ). 
ಕೊಗ್ಗು : ೧. *ಕಿಟ್ಟಿಂ, ಮಲಃ-೨ ಶರೀರದ ಕೊಳಕಿನ ಹೆಸರು... 
ಕಿವಿಯ ಕೊಗ್ಗಿಗೂ ಸಿಂಬಳಕ್ಕೂ ಶ್ಲೇಷ್ಮಕ್ಕೂ ಕಣ್ಮನೀರಿಗೂ ಕಣ್ಣ 
ಗೀಜಿಗೂ ಬೆವರಿಗೂ ಹೆಸರು? (ಸಿದ್ಧಾಂತಿ. ೧೬೩). ಗುಗ್ಗೆ: ೧. ಕಿವಿ 
ಯಲ್ಲಿ ಗುಗ್ಗೆ ಕಣ್ಣಿನಲ್ಲಿ ಜಾರು (ಸಿದ್ಧೇವ. ೧೪೨) ; ಕಿವಿಯೊಳಗಣ ಗ.ಗ್ಗೆ 
(ಬಾಹಟೀ. ೨-೩-೫೩ವ). [?. ! ತುಳು. ಗುಗ್ಗೆ) 


| 
| 
| 


[30 
| 
| 
| 


95 


i490 


145 


| 
| 


ಕೊಗ್ಗಿಡಿ ೨೧೬೨ ಳೊಜಕು 


ಕೊಗ್ಗಿಡಿ "ಕೊಗ್ಗಿಲ' ನೋ. (ದೇ. ॥ ತೆಲು, ಕೋಡು; ಕೋಲಾ. ಗೊಂಜಿಪ್‌ ; ಗೊಂಡಿ. 
ಕೊಗ್ಗಿಲ, ಕೊಗ್ಗಿಡಿ, ಕೊಗ್ಗಿಲಿ (ನಾ). - ಕೊಗ್ಗಿ : ಸೆಣಬಿನ ಬೀಜ, ಕೊಸ್ಸಾನಾ ; ಕುವಿ. ಕೊರ್ಸಲಿ, ಕ್ರೋಸ್‌) 
ಕಾಚು, ಕು(ಕೊ)ಗ್ಗಿಲ ವರ ಛತ್ರಕಂಗಳನೆ ಮತ್ತೆ ಕುಅಂಟಗೆಯೆೊಳ್ಳಿ ದಪ್ಪ ಕೊಚು, "ಕೊರ್ಚು' ನೋ. 
ಸದ್ದಲ ರಸದಿಂದೆ ಮರ್ದಿಸಿರಲ" (ಖಮದ. ೮-೪೫). ಕೊಗ್ಗಿಡಿ: ಕೊಚ್ಚು, ಕೊರ್ಚು,, ಗೊಚ್ಚು (ನಾ). ಉಜ್ಬೆಯ ನಾತ: (೪). 
ಎದ್ದೇಳೆಲಾರದ ಬಡ್ಡಿ ಕೊಗ್ಗಿಡಿ ಗಿಡ ತಂದಳಳೋ (ಗಾದೆ). ಶೊಗ್ಗಿಲಿ: |, ಕೋರ್ಟು: *ಮೂತ್ರಗಂಧದೊಳು. . .ಕೊರ್ಚು? (ಶಬ್ದಮಂ. ೮೭). 


ಕೊಗ್ಗಿಲಿ.. . ಕೊಳಿಂಜಿ, ವಜ್ರನೀಲಿ (ಮೈಔಿಗಿ. ೭೪-೧೫೦೭). ಕ್ಷ ಗೊಚ್ಚು : ಉಚ್ಚೆಯ ಗೊಚ್ಚು (ರೂಢಿ). 
ಕೊಗ್ಗಿಲಿ "ಕೊಗ್ಗಿಲ' ನೋ. (ದೇ. ॥ ತುಳು. ಕುಜರು; ತೆಲು. ಕಚ್ಚು; ಗಚ್ಚು] 
ಕೊಗ್ಗು "ಕೊಗ್ಗಿ? ನೋ. ಕೊಚ್ಚು, (ನಾ). ೧. ಕತ್ತರಿಸುವ ಸಾಧನ; ಕತ್ತರಿ: ಮಚ್ಚರಿಸುವರ 
ಕೊಗ್ಗುದಿ "ಕೋಳ್ಗುದಿ' ನೋ. ಬಿಚ್ಚು ಕುಜನರ ಬೆಚ್ಚು ಶಾಂತಿಯ ಹೆಚ್ಚು ಧೂರ್ತರ ಕೊಚ್ಚು ಕಲಿತನ 
ಕೊಗ್ಗುದಿಗೊಳ್‌ "ಕೋಳ್ಗುದಿಗೊಳ್‌' ನೋ. 101 ದಚ್ಚು ಸುಖಬಕಣಿಮುಚ್ಚುಮಜಕೆಯಿಲ್ಲ. (ಬಸಪು. ೨೮-೪೭); ಕಲ್ಲಿನ 
ಕೊಗ್ಗೆ "ಕೊಗ್ಗಿ' ನೋ. ಮೇಲೆ ನಿಶಿತವಾದ ಕೊಚ್ಚನ್ನು ಇಡಲಾಗಿತ್ತು (ಹಬ್ಬಿಬ. ೭೪). ೨. ಕತ್ತರಿ 
ಕೊಗ್ಗೆಸರು "ಕೊಲ್ಸೆಸಲ್ಕ್‌' ನೋ. ಸಲ್ಪಟ್ಟುದು; ಪುಡಿ; ಹುಡಿ: “ಕೊಚ್ಚೆಂದು ಪುಡಿ” (ಕಶಸಾ.೩೧-೬೬೭). 
ಕೊಗ್ಗೆ ಸಜ "ಹೋಲ್ಡ್‌ ಸ ಸಮ್‌? ನೋ. ೩. ಕೊಚ್ಚುವ ಕ್ರಿಯೆ; ಕತ್ತರಿಸಲ್ಪ ಡುವಿಕೆ: (9). 
ಕೊಗ್ಗೆ ಸಮು "ಕೊಟ್ಸ್ಸ್‌ಸ ಸರ್‌, k "ನೋ. i [< ಕೂರ್ಚು] 
ಕೊಗ್ಗೆ ಸೆ (ಕ್ರಿ). () ಇರಿದು ಸವದವು ಕೈದುಗಳ್‌ ಬಲನ ನೆತ್ತರಂ/15| ಕೊಚ್ಚು (ನಾ). ೧. ಧಾನ್ಯರೂಪದಲ್ಲಿ ಕೊಡುವ ಕೂಲಿ; ಪಡಿ: 
ಪರಿಸಿದರು ಧರಣಿಗೆನೆ ಕೊಗ್ಗೆಸೆದು ಗಜಘಟಿಗಳೊರಲಿ ಕೆಡೆದವು | ಹ ಎರಡು ದಿವಸದ ಕೊಚ್ಚು ಕೊಡುವ ಭರವಸೆಯಿಂದ 
(ತುರಂಗ. ೬೨-೨೨). [2] (ಮರಮ. ೬9); ಕೊಚ್ಚು ಕೊಡಲು ಅಕ್ಕಿ ಬೇಕಾಗುತ್ತದೆ (ಸ್ವಸ್ನಹೊ, 


ಕೊಚವಕ್ಕೆ (ನಾ). ಕೊಂಚ್ಮಿ : ಬೆಳ್ಳಕ್ಕಿ, ಕೊಚವಕ್ಕಿ, ಜಕ್ಕವಕ್ಕಿ ೧೮೨). ೨. ಪಡಿತರ; ನಿರ್ದಿಷ್ಟಪಡಿಸಿದ ಆಹಾರ: ಶೃಂಖಣ ಬಂಧ 
- ಇವು ಮೊದಲಾದ ಜಲಪಕ್ಷಿಗಳಿಂದಲೂ (ಕೃವಾಸ. ೫೧). ನೆಯಂ ಮಾಡಿ ತಲೆವಾಗಿಲ ಕೆಲಸ ಪುಲುಮನೆಯೊಳಿರಿಸಿ ಕೊಚ್ಚ[ಪಾಠಾಂ. 
[ಆ ಸಂ. ಕ್ರೌಂಚಪಕ್ಷಿ) [20 ಕೊಲಿಡ, ಕೊಆಚ] ನಿಕ್ಕಿ ನಡುಸುತ್ತುಮಿರ್ದಳ್‌ (ವರ್ಧಪು. ೧೫-೫೪ ವ). 

ಕೊಚಿತ (ನಾ). ಕೊಂಚ; ತೀರಕಡಮೆ, ಸ್ವಲ್ಪ: ರಚನೆಗೆ ಪೇಳಿದ [೮ ಕೊಚ್ಚು?] 
ವಚನವೆಂದೆನಬೇಡಿ ಕೊಚಿತವು ನಾನು ಪೇಳಿದುದು (ಜಿನರಾ. ೭-೮೮). | ಕೊಚ್ಚು, ಕೊರ್ಚು, (ನಾ). ಗೊಂಚಲು; ಗುಚ್ಛ; ಕುಚ್ಚು: 


[ಆ ಸಂ. ಕ್ವಚಿತ್‌) “ಕೊಚ್ಚು, ಕೊರ್ಚು - ಗೊಂಚಲು (ಗಂಗಾಮ. ೧೦೧). ಕೊರ್ಚು : 
ಕೊಚೆ (ನಾ). (?): ಕೆಂಟ ಸೇತ ಕೊಚೆ ಗಡ್ಡ (ಸೌಂದಕಾ. ೫-೧೩). [?] ಮೇಲಿನ ಪ್ರಯೋಗವನ್ನು ನೋಡಿ. [ಆ ಕುಚ್ಚು?) 
ಕೊಚ್ಚಿ ಕ್ಕಿ (ನಾ). ಮೊರದಿಂದ ಕೊಚ್ಚಿ ತೆಗೆದ ಅಕ್ಕಿ; ಹಸನಾದ 2 ಕೊಚ್ಚುಗೊಲ್ಪಿ (ನಾ). ಕತ್ತರಿಸುವ ಕತ್ತಿ ; ಕೊಚ್ಚುಗತ್ತಿ : ಬೆಂಕಿ 

ಅಕ್ಕಿ: ಬೆಣ್ಣೆ ಅಂತ ಮೈಯೋಳೆ ಎಣ್ಣೆ ತುರುಬೋಳೆ ಕೊಚ್ಚಳ್ಳಿ ಆಂತಾ ಗಾಗಿ ಕಟ್ಟಗೆ ತಂದೊಟ್ಟುವುದು, ಎಲುಬು ಕತ್ತರಿಸಲು *ಕೊರ್ಚುಗೊಲ್ಟಿ' 
ಸುಲಿಹಲ್ಲಿನೋಳೆ (ಗೌರಪ. ೭-೧೭). [ಕೊಚ್ಚು ೩ * ಆಕಿ 1) ಗಳನ್ನು ತಯಾರಿಸುವುದು (ಕಾನೂರು. ೨೪೭). 


ಕೊಚ್ಚರಟೆ (ನಾ). ತೊದಲುವುದು; ಅಸ್ಪಷ್ಟವಾದ ಮಾತು:| | [ಕೊಚ್ಚು (ಆ ಕೊರ್ಚು,) * ಗೊಲ್ಬಿ) 
ಉಟ್ಟಾ ರಣೆಗೆ ಕೊಚ್ಚರಟಿಯೆನಿಸುವುದೆಂದು ಮೇಲೆ ಕೊಟ್ಟಿ ಉದಾಹರಣ ಕೊಚ್ಚುದಲಯಶ (ಕ್ರಿ). ಚೂರು ಚೂರಾಗಿ ಕತ್ತರಿಸು : ಎನಿತ್ತೆನಿತ್ತಂ 
098 ಗೊತ ಸಿತು (ಸಂಶೋಧ. ೫೦). ಗ] 30 ಲಕ್ಷ್ಮಣನಿಸುವನನಿತ್ತನಿತ್ತಂ ಕೊಚ್ಚುದಣಅ್‌ ವಂ ಲವಂ 
ಕೊಚ್ಚಲು (ನಾ). (ಕರಾ) ತುಂಡು; ಹೋಳು; ತುಣುಕು: (ರಾಮಾಶ್ವ. ೧೫೯-೨೪). [ಕೊಚ್ಚು (ಆ ಕೊರ್ಡು,) 4 ತಲ] 
ಹಂಚಿದವನಿಗೆ ಕೊಚ್ಚಲು (ಗಾದೆ). | ಕೊಚ್ಚು ಬಲೆ (ನಾ). ಸಮುದ್ರದ ಕ ಕೊಚ್ಚಿಕೊಂಡು ಹೋಗು 
[ಕೊಚ್ಚು (< ಕೊರ್ಚ್ಡು) * -ಅಲು (೮. -ಅಲ್‌,)] ವಂತೆ ಬಿಟ್ಟ ಮೀನುಬಲೆ : “ಜೆರಿಂಗ್‌ rd ಮೀನುಗಳನ್ನು 
ಕೊಚ್ಚು,, ಕೊರ್ಚು (ಕ್ರಿ). ತನ್ನನ್ನು ಹೊಗಳಿಕೊಂ wi ಹಿಡಿಯುವುದಕ್ಕಾಗಿ ಸಮುದ್ರದ ಉಬ್ಬರವಿಳಿತಗಳು ಹೊಡೆದುಕೊಂಡು 
ಮಾತಾಡು; ಜಂಬದ ಮಾತಾಡು; ಅಧಿಕವಾಗಿ ಮಾತಾಡು: |35: ಹೋಗುವಂತೆ ಬಿಟ್ಟಿ ದೊಡ್ಡ ಬಲೆ; ಕೊಚ್ಚು ಬಲೆ? (ರ೯।( ೧೬. ಇಂಕನಿ). 
ಚಲುವೆಯೆಂದು ಹೆಮ್ಮೆಕೊಚ್ಚುವಳು (ದೇವೀಚೌ. ೧೬) ; i [ಕೊಚ್ಚು (೮ ಕೊರ್ಚು;) + ಬಲೆ] 
ಹರಟಿ ಕೊಚ್ಚಬೇಡ (ಮೇದಿಮ. ೮) ; -ನಿಮ್ಮಪ್ಪ ಎಷ್ಟೆಲ್ಲ ಕಷ್ಟಪಟ್ಟು ಕೊಚ್ಚೆ, ಗೊಚ್ಚೆ, ಗೊಜ್ಜೆ, (ನಾ). ಕೆಸರು; ಕೊಳಚೆ; ರಾಡಿ; 
ನಿಮಗೆ ಕಲಿಸಿದರೆಂದು ಕೊಚ್ಚಿ ಕೊಳ್ಳುತ್ತಿ ದ್ಡಿರಿ (ವಾತ್ಸಲ್ಯ. ೨೪). |, ರೊಚ್ಚು: ಉಚ್ಚೆಯ ಬಚ್ಚಲ ಕೊಚ್ಚೆಯ ಮಚ್ಚಿ (ನಗೆಮಾ. ೮೧) ; 
ಕೊರ್ಚು,: “ಅತಿವಾಕ್ಮನುಂ ನುಡಿವಲ್ಲಿ... ಕೊರ್ಚು | | ಇಷ್ಟಾದರೂ ಇವಳ ಕಾಲಿನ ಕೊಚ್ಚೆ ಚೆನ್ನಾಗಿ ಹೋಗಲಿಲ್ಲಾ 


(ಶಬ್ದಮಂ. ೮೭) ; ದೇನರೆಂತೊಲಿದರ್‌ ನಿಜರೂಪದೋಜಕಿದರ್‌ . , . 40:  (ನೀತಿಚಿಂ.. 1%, ೩೨); ಮಳೆಯಿಲ್ಲದಿರೆ ಕೊಚ್ಚಿಯುಂಟಿ (ಇಂಚಾಪ. 
ಎಂಡೆನುತೆ ಕೊರ್ಚುವ ದುರ್ವಚನಂ (ಶತಕ. ೭೨-೬೯). | ೨೦೬೭-೨೩). ಗೊಚ್ಚೆ ; *ಕೆಸರು; ರಾಡಿ (ಜಾನಕೋ. ೫೧). ಗೊಜ್ಜೆ 
(ಡೇ. ॥ ಶಮಿ. ಮಲ. ಕೊಳ್ಳು ; ತುಳು. ಕೊಚ್ಚು) | | ನೈ ಅಳದ ಗೊಜ್ಜೆಯಲ್ಲಿ ಬಿದ್ದಾಗ ಪಿಚಕ್ಕನೆ ಗೊಜ್ಜೆ ಚಿಮ್ಮಿ 


ಕೊಚ್ಚು (ಕ್ರಿ). ಕಾಳು ಮೊದಲಾದುವನ್ನು ಮೊರದಲ್ಲಿ ಹಾಕಿ ಸೊಂಟದವರೆಗೆ ಹೂತು ಹೋದೆ (ನಡೆದಾ. 11, ೧೨೩೩). 
ತುಕಿ ಕಸಕಡ್ಡಿ, ನುಚ್ಚು ತೌಡುಗಳನ್ನು ಬೇರ್ಪಡಿಸು : [೮ ಕೊಲಚೆ ?] 
ಬೂರಗದ ಮರೆದ ಒಳಕ್ಕೆ ಯನ್ನು ಬೆಳತಿಗೆಯಕ್ಕಿಯನ್ನೂ ಕೂಡ 45, ಕೊಜಕು (ನಾ). (ಕರಾ) ಸಣ್ಣ ಪುಡಿ; ಹರಳು ; ಹಳುಕು. 
ಇಡಿದು ಕೊಚ್ಚಿಕೊಂಡು (ಸಕನೈ. ೨೦೪). "ಕೇರು' "ಸರಾ. | [+ ತುಳು. ಕೊಜಕ್‌] 


ಕೊಜ್ಜೆ 


ಜ 


ಕೊಜ್ಜೆ, ಕೊಜ್ಜೆ, ಖೊಜ್ಜೆ, ಖೋಜಾ, ಖೋಜೆ, ಖ್ವಾಜಾ (ನಾ). 
(ವೇಶ್ಯೆಯ ಬಾಗಿಲು ಕಾಯುವ) ನಪುಂಸಕ ದಾಸ; ರಾಣಿವಾಸದ 
ದ್ವಾರಪಾಲಕ: ಸ್ಥೂಲ ದೇಹವ ತಾಳ್ಮ ಕೊಜ್ಜೆಯರ್‌ ಬಹಳವ ಕೋಲ 
ಗೋಲ್ಲಾಳ ಚಿತ್ತೈಸು (ಮೋಹತ. ೨೦-೬೦); ಅಜ್ಜಿಯಿಲ್ಲದ ಮನೆಯು 
ಮಜ್ಚಿಗಿಲ್ಲದ ಊಟ ಕೊಜ್ಜೆಯರಿಲ್ಲದರಮನೆಯು ಇವು ಮೂಣು ಲಜ್ಜೆ | 5 
ಗೇಡೆಂದ (ಸರ್ವಜ್ಞ. ೭೯೦); ಹುರುಳ ಕೊಜ್ಜೆಯ ದೈತ್ಯರಂ ಕಾವಲಂ 
ಗೊಟ್ಟು (ನವಮೋ. ೨೩-೩೮). ಕೊಜ್ಜೆ : *ಸಂಡಃ, ವಷುರೆಧರಃ - ಈ ೨ 
ರಾಣಿವಾಸದ ಕವಲೆ ಕೊಜ್ಜೆಯನು?' (ನಾಚಿರಾ. ೧೩೧). ಖೊಜ್ಜೆ : 
ಬಂದುಸಿರ್ದಳು ಬಾಗಿಲೊಳಿಪ್ಪ ಖೊಜ್ಜೆಯ ದೈತ್ಮರಿಗೆ (ಮೋಹತ, ೨೩-೭); 
ಸವಿವಾತಿನಲಿ ನಾರಿಯರ ಉಪಚರಿಸಿ ಖೊಜ್ಜೆಯರ ಕರಿಸಿ ಶ್ರೀಕೃಪಾ.೧೭). |10 
ಖೋಜಾ : ಪಶ್ಚಿಮ ದೇಶಗಳಿಂದ ಖೋಜಾಗಳನ್ನೂ, ದಾಸದಾಸಿ 
ಯರೆನ್ನೂ, ರೇಸ್ಮೆಯನ್ನೂ . . , ತೆಗೆದುಕೊಂಡು (ಪ್ರವಾಇ. 1, ೨೯೯); 
ನರ್ತಕಿಯರ ಪಕ್ಕವಾದೃದವರಾದ ಖೋಜಾಗಳಿಬ್ಬರು ಒಳಕ್ಕೆ ಬಂದು 
» - * ಸಲಾಂ ಮಾಡಿದರು (ರಾಜಯೋ. ೧೩೦); ಸ್ತ್ರೀ ಪಾತ್ರವನ್ನು 
“ಖೋಜಾ? ಜನರು ವಹಿಸತಕ್ಕದ್ದು (ಮುಂಗಾಪು. ೫). ಹೋಜೆ:!1 
ಖೋಜೆಗೆ ಈ ಸಮಸ್ಯೆ ಇಲ್ಲ; ಕಲ್ಲಿಗೆ, ಗೋಡೆಗೆ ಇಲ್ಲ (ಬಂಕಿಮ. ೨೧೧). 
ಖ್ವಾಜಾ: ಖ್ಯಾಜಾಗಳನ್ನು ಬಿಟ್ಟರೆ ಬೇರೆ ಗಂಡಸರಿಗೆ ಇವರ 
ಅಂತಃಪುರಕ್ಕೆ ಪ್ರವೇಶವಿಲ್ಲ (ಪ್ರವಾಇ. 11, ೩೬೩). 
(+ ಹಿಂ. ಮರಾ. ಖೋಜಾ ; ಪಾರ. ಖ್ವಾಜಾ] 

ಕೊಜ್ಜೆ "ಕೊಜ್ಜೆ' ನೋ. 
ಕೊಬಟಕ,(ನಾ).ಒಂದುಬಗೆಯಸುಂಕ: ಅತಃ ಪರಂ ಪ್ರಾಕೃತ ಭಾಷಯಾ 
ವರ್ಮ್ಮಾಣ್ಯೇತಾನಿ ದತ್ತಾನಿ ಸುಜ್ಯಾ[ನಿ] ಪ್ರಿಜ್‌ - ೬. ಇರ್ಪ್ಪಲಂ ಪೆಜಕಿ 
(ಸೋ]ಳರ್ಪ್ರೃ[ಲಐ])ಯ್ದಡೆ ಕೊ[ಟಕಾ] ಇರ್ಪ್ಪತ್ತೈದಂ ಉಆಾಲ್ಲಾಗೆ 
ಸಾಲೆ ಒಳುರೇ ವ[ರ್ಣ್ಣಿ]ಸಿಗೆಯಿಯೆದು(ಕಇ. 1, ೨-೧೩; 621). [2] 
ಕೊಟಕ್ಕ (ನಾ). (2): ಕುರುಭೂಮಿಯೆ ಖಡ್ಗಡಿಗಳ್‌ ಸುರಿಯೆಗಳ |25 
ಜ್ಜೋದರಾ ಗಿಳಿಗಳ್‌ ಕೊಟಕರಾಗಿಕೆ ಮುಂಬುಗಳೆದು ಕಾದಿದರರಿಬಿ 
ರುದರ್‌ ಕಾದುವಂತೆ ಕುರು ಪಾಂಡುಸುತೆರ್‌ (ಗದಾಯು. ೪-೧೪). ([?] | 
ಕೊಟಿಕಿಡು (ಕ್ರಿ). ನೆಗೆದಾಡು; ಜಿಗಿದಾಡು: ಮೇದು ಚಚ 

ಕೊಟಕಿಟ್ಟಾಡುವ ಮೃಗಂಗಳೊಳ್‌ (ಅನಂತು. ೧೧-೩೯ ವ). P "ಕೊಣ 
ಕಿಡು' ಎಂಬುದರ ಅಪಲಿಖಿತವಿರಬಹುದು. 
ಕೊಟಗ (ನಾ). ಒಬ್ಬಾತನ ಹೆಸರು: ಸಾನ್ನಯ್ಯ ಕೊಟಗ್ಗಮ್ಪನ್ನು 
ತುಲುವ ಕೊಣ್ಣು ಪೋಪಾಗದಟ್ಟಿ ಬನ್ನಾಂಡಿ ತುಜುವ ಮಗುಬ್ಳು! 
ಸುರೆಸತಿಗೆ ಸನ್ನ (ಮೈಆರಿ. ೧೯೪೧, ೨೫-೧೪ ; 1050). [2] | 
ಕೊಟಿಗಾಲ "ಕೊಟ್ಟಗಾಅ' ನೋ. | 
ಕೊಟಡಿ, ಕೊಟ್ಟಡಿ, ಕೊಠಡಿ (ನಾ). ಚಿಕ್ಕಮನೆ; ಕೋಣೆ:|35 
ಇವನಿಗಾಗಿ ಬೇರೆ ಕೊಟಿಡಿಯನ್ನು ಬಿಡಿಸಿದರು (ನೀತಿಚಿಂ. 11, ೭); 
ಕೊಟಡಿ ಅಚ್ಚುಕಟ್ಟಾಗಿದ್ದಿತು (ರಂಗಕ. ೧೧) ; ನೆಕ್ಲುದೊವ್‌ ಸುಮಾರು 
ಐದು ನಿವಿಷ ಆ ಕೊಟಿಡಿಯಲ್ಲಿದ್ದನು (ಪುನರು. ೧೮೭). ಕೊಟ್ಟಿ ಡಿ: 
ಕೊಟ್ಟಡಿಯ ಬಾಗಿಲನ್ನು ಇಡರೆತ್ತಿದರು (ನೀತಿಚಂ. 11, ೭). ಕೊಠಡಿ: 
ಕೊಠಡಿಯ ಬಾಗಿಲನ್ನು ತೆರೆದು ಒಳಗೆ ಹೋಗಿ (ಸುಂದರಿ. ೬೫); 
ಸ್ನಾನ ಊಟ ಉಪಚಾರ ಸ್ವಾಗತಾದಿಗಳಿಗೆ ಬೇರೆಬೇರೆ ಕೊಠಡಿಗಳಿರ 
ಬೇಕು (ಜೀವಾತ್ಮ. ೧೭೨). [*-ಹಿಂ. ಮರಾ. ಕೋಠಡೀ, ಕೋಠರೀ) 
ಕೊಟಾಯಿಸು, ಕುಟಾಯಿಸು, ಗುಟಾಯಿಸು, ಗೊಟಾಯಿಸು(ಕ್ರಿ). 
ತಿರುವು; ಬೆರಸು: ಔಷಧಿಯನ್ನು ಕೊಟಾಯಿಸಿನುಣ್ಣಗೆಮಾಡಬೇಕು(ರೂಢಿ). 
ಕುಟಾಯಿಸು: (8). ಗುಟಾಯಿಸು: (8). ಗೊಟಾಯಿಸು : |45 
ಗೊಟಾಯಿಸಿದ ಔಷಧಿ (ರೂಢಿ). (ಆ ಕೂಟು? + -ಇಸ್ಕು] 


20 


30 


೨೧೬೩. 


ಸ | 


ಕೊಟ್ಟ 


| ಕೊಬಾರ "ಕೊಟ್ಟಾರ? ನೋ. 


ಕೊಟಾರಿಕೆ, ಕೊಠಾರಿಕೆ (ನಾ). ಉಗ್ರಾಣದ ಮೇಲ್ವಿಚಾರಣೆ; 
ಕಣಜವನ್ನು ನೋಡಿಕೊಳ್ಳುವ ಅಧಿಕಾರ: ಕುಮಾರನ ಕುಮಾರಿಕೆಗೆ 
ಸತತಂ ಕುಬೇರನನು ನಚ್ಚಿನ ಕೊಟಾರಿಕೆಗೆ ಪರುಟವಿಸಿ ಕೊಂಡಾಂ 
ಬರುತ್ತೊಡಗೊಂಡು ಬಹೆನೆಂದನು (ಸೋಮಚ, ೧-೫೩). ಕೊರಾರಿಕೆ: 
ಆ ದೇವರ ಕೊಠಾರಿಕಳೆ ಅಂತು ನಿಯೋಗವೆರಡಕ್ಕೆಂ ಜೀವಿತಗದ್ಮಾಣಂ 

(ಎಕ. ೫11, ಚಿಕ್ಕನಾ. ೨-೩೧; 1261). [ಕೊಟಾರ(<ಕೊಟ್ಟಾರ,)+ -ಇಕೆ) 

ಕೊಟಿಗೆ "ಕೊಟ್ಟಿಗೆ ನೋ. 

ಕೊಟುಂಬ (ನಾ). - ಕುಟುಂಬ: ಸುತ್ತಿದ ಕೊಟುಂಬ ಸಹಿತಂ, .. 
ರೆವುರವಕೆ ಗಳಗಳನಿಳಿಗುಂ (ಎಕ. ೪11, ಶಿವಮೊ. ೭೮-೩೭; 1291). 

[ಆ ಸಂ. ಕುಟುಂಬ) 

ಕೊಟೆಗಾರ (ನಾ). ಓಂದು ಜಾತಿಯ ಹೆಸರು: ಕೊಟಿಗಾರರು 
ಅಥವಾ ಮೆಕ್ರಿಗಳು ಸಿಂದಿಯ ಬುಟ್ಟಿಗಳನ್ನು ಹೆಣೆದು ಮಾರುವವರು ; 
ಸೌದೆ ಮಾರುವವರು, ಭಿಕ್ಷೆ ದೀವಟಿಗೆ ಹಿಡಿವರು (ಕಭಾಗೆ. ೨೨೧). [1] 

ಕೊಟ್ಟಿ, ಗೊಟ್ಟ (ನಾ). ದನಕರುಗಳಿಗೆ ಔಷಧಿ, ಆಹಾರ 
ಮುಂತಾದುವನ್ನು ಹಾಕಲು ಬಳಸುವ ಬಿದಿರಿನ ಕೊಳನೆ: 
ನಗರೆಯೆಲೆ ಕನಕಪತ್ರ್ರಮು ಮೊಗನಿಯ ತಿಗುಡಿಂತಿವೆಲ್ಲವುಂ ಕೊಟ್ಟ 
ದೊಳಿಕ್ಕುಗೆ ವಾಜಿಗೆ ತದ್ರಸಮಂ (ಅಶ್ವಶಾ. ೧೧-೪೪). ಗೊಟ್ಟಿ ಕ 
ಕಾಳಾಯಸ ರಸಮನೊಟ್ಟಯಿಸಿ ಗೊಟ್ಟಿಂಗುಡಿಯಿಸುತ್ತೆ 
(ಅಜಿಫು. ೧೧-೧೦ವ); ರಾಗಿ ಅಂಬಲಿಮಾಡಿ ಗೊಟ್ಟ ದಲುಯ್ಕಿ 


(ನನ್ನೂರು. ೨೮೪). (ದೇ. ॥ ತಮಿ. ಕೊಟ್ಟ; ತುಳು. ತೆಲು, ಗೊಟ್ಟಿ] 
ಕೊಟ್ಟಿ, ಕೊಟ್ಟಿ (ನಾ). ೧. ಜಂಬ; ದರ್ಪ. ೨. ತುಂಟತನ ; 


ಪುಂಡಾಟ. ೩. ತುಂಟಿ; ಪುಂಡ: ಬಂದರಿಳೆ ಬೆಸಲಾದವೊಲು ತಟ್ಟು 
ಗಳ ಕೊಟ್ಟಿಗಳು ಗುಂಡಿಗೆಯ ಬಂಡರು (ಸಿದ್ಧೇಪು. ೭-೬). ಕೊಟ್ಟ 
೧. ಶ್ರೀನಿವಾಸನ ಕೊಟ್ಟಿಯನ್ನು ಇಳಿಸುವುದೂ ಅನೇಕರ ಇಚ್ಛೆ ಯಾಗಿತ್ತು 
(ಶಿವರಾ. ೫೧). [ದೇ. ॥ ತಮಿ. ಕೊಟ್ಟ ; ತೆಲು. ಗೊಟ್ಟು) 

ಕೊಟ್ಟಿ (ನಾ). ಒಂದು ಮುಳ್ಳು ಪೊಡೆ: (8). 

[ದೇ. ॥ ತಮಿ. ಕೊಟ್ಟಿ, ಕೊಣ್ಣೆ] 

ಕೊಟ್ಟ "ಕೋಂಟಿ? ನೋ. 

ಹೊಟ್ಟಿ "ಕೋಡ್ಕು' ನೋ. 

ಕೊಟ್ಟ, ಗೊಟ್ಟ (ನಾ). ೧. ನೆಲೆಮನೆ; ಬೀಡು; ವಾಸಸ್ಥಾನ: 
ಕಳ್ಳರ ಕೊಟ್ಟಿ ಮಿದೆಂದೊಡೆ ಬಲ್ಲಿದರುಂ ನಡುಗುತಿರ್ಪರ್‌ (ಧರ್ಮಾಮೃ. 
೧೨-೨೩೬) ; ಎಂಟಿಡಿಯ ಹೊಳಲ್‌ ಕಾಟಿಯ ಕೊಟ್ಟಿಂ ಖಳ್ಗಿಯ ಪಳ್ಳಿ 
(ಜಯಕಾ. ೧೫-೨೩) ; ಕೊಳರ್ವಕ್ಕಿಗಳ ಕೊಟ್ಟಿ[ಪಾಂ90, ಟ್ಟ] ತುಂಬಿಯ 
ತುಜುಸಟ್ಟೆ ಕಳಹಂಸೆಗಳ ಕಾಳೆಗದ ಕಳ (ಕುರಾಸಾಂ. ೨-೯೨); 
ಬೆಳ್ಳಿಯ ಬೆಟ್ಟಿ ವಘಕುಲಂ ಪೊಗದ ಕೊಟ್ಟಿಂ (ಕೂಟ್ಟೂಬ. ೧-೫೪). 
೨. ರಾಜ್ಯದ ಸಣ್ಣವಿಭಾಗ; ಜಿಲ್ಲೆ: ಮುಲೆಯ ನಾಯಕ ಮುಖ್ಯ 
ವಾದ ಹದಿನೆಂಟು ಕೊಟ್ಟಿದಾಳು ಬಂದು (ಮೈಆರಿ, ೧೯೩೮, ೩-೭; 1299) ; 
ಅಲ್ಲಿಗಲ್ಲಿಗೆ ಮನ್ನೆಯ ಕಾಣಿಸಿಕೊಳುತಲ್ಲಿ ಗಲ್ಲಿಗೆ ಕೊಟ್ಟಿ[ಪಾಳಾಂ. ಡ] 
ದವರಾ (ಕುರಾಸಾಂ, ಆ ದೇಶದೊಳಗಲ್ಲಲ್ಲಿ 
ಕೊಟ್ಟಂಗಳಾಗಿರ್ಪುವು (ಚೆಬಪು. ೬೩-೬೩); ವಿರೂಪಾಕ್ಷ ಕೆಟ್ಟು 
ಮೂವತ್ತೆರಡು ಕೊಟ್ಟಿ ವಾದಾವು (ಕಾಲಸಂ. ೨೫೧); ಕುರ್ರಂ ಅಥವಾ 
ಕೊಟ್ಟಿಂ ಎಂದರೆ ಜಿಲ್ಲೆಗಳಾಗಿ ಊರ್‌ ಅಥವಾ ಗ್ರಾಮ ಎಂದರೆ 
ಹಳ್ಳಿ ಗಳಾಗಿ ವಿಭಾಗಿಸಲ್ಪಟ್ಟಿ ದ್ಹುವು (ದಭಾಇ. ೧೦೬)- ಗೊಟ್ಟ್ಯ : 
೧. ಶಿವನೆಂಬ ದುಟ್ಟಿಗೊರವಂ ಮಂಜುನೆಟ್ಟಿಮಂ ಗೊಟ್ಟಿಂಮಾಡಿ... 
ಮೆಯ್ಮಯದಿರ್ಸಂ (ಕಬ್ಬಿಕಾ. ೧೪೫). [೬ ಸಂ. ಕೋಷ್ಮ] 


೪೧-೭೩) ; 


ಕೊಟ 


ಕೊಟ್ಟಿ, ಗೊಟ್ಟ್ಯ, ಗೊಟ್ಟಿ (ನಾ). ದನಕರುಗಳ ಹೆಟ್ಟಿ; ಕೊಟ್ಟಿಗಿ: 
* ಕೊಟ್ಟ - ಕೋಷ್ಕ, ಗೋಷ್ಮ" (ತದ್ಭಕೋ. ೯); “ಗೋಸ್ಥಾನಕ- 
ಆಕಳುಗಳು ಇರುವ ಕೊಟ್ಟಿವು »» (ಸಿದ್ಧಾಂತಿ. ೧೦೩) ; ನಿವೇಶನಂ 
ಕೊಟ್ಟಿ ಇಕ್ಕುವವರ್ಗ್ಗೈ ಗಾಮುಣ್ಣರ್ಗ್ಗಂ ಕೀಟ್ಕ್ಯಾತಿಯ ಮುಕ್ಕರ್ಗ್ಗಂ 
ಪ್ರತ್ಕೇಕಂ ಮನೆಯೊನ್ನು (ಎಇ. ೫%, ೬೮-೪೩ ; 1012). ಗೊಟ್ಟ್ಯ ; 
“ಗೊಟ್ಟ, ಗೋಟ್ಟಿ (ಕೊಟ್ಟಿ) - ಗೋಸ್ಮ” (ತದ್ಭಕೊೋ. ೧೧). 
ಗೊಟ್ಟಿ: ಗೊಟ್ಟಯ ನಡುವೊಳು ಕೊಬ್ಬಿದ ಹೋರಿಯ ಕೊಂಬಿನ 
ಕೊನೆಯೊಳು ಗೋವು (ಗಾಥಾಸ. ೫-೬೦). 

(ದೇ. ॥ ತಮಿ. ಕೊಟ್ಟ; ಮಲ. ಕೊಟ್ಟಿ ಆ್‌ ; ತುಳು. ಕೊಟ್ಕ. / 
ಸಂ. ಗೋಷ್ಕ) 
ಕೊಟ್ಟಿ, ಕೋಠ, ಕೋಷ್ಟ, ಕೋಷ್ಟಿ (ನಾ). ೧. ಕುಷ್ಕರೋಗ; 
ತೊನ್ನು: “ಕೊಟ್ಟ (ಕುಟ್ಟ) - ಕುಷ್ಠ - ತೊನ್ನು” (ತದ್ಭಕೋ. ೯). 
ಕೋಕ: ಎ. ದುಂಡು ಮಚ್ಚೆಯನ್ನುಳ್ಳ ಬಿಳಿಯ ತೊನ್ನು; 
ಶ್ವೇತಕುಷ್ಕ. ೨. ಹುಳುಕಡ್ಡಿ; ಗಜಕರ್ಣ: (ಕಿ). ಕೋಷ್ಟ: 
೧. ಈದನಾವನೋರ್ಬ್ಯನಿಲ್ಲೆಂದನ ಬಾಯಲು ಕೋಷ್ಟಂ ಮೂಡುಗು 
(ಸೌಇಇ. 2೭₹-1, ೨೨೫-೧೫; 1151) ; ಈದನವಿತಥಮೆಂದವನ ಬಾಯಲು 
ಕೋಷ್ಟ್ಯಮೂಡುಗುಂ (ಸೌಇಇ. 3-1, ೩೨೩-೯; 1195). ೩. ಚಂಗಲ 
ಕೋಷ್ಟವೆಂಬ ಮೂಲಿಕೆ: *ವ್ಯಾಧಿಃ, ಕುಪ್ಪಂ, ಪಾರಿಭಾವ್ಯಂ, 
: ವಾಷ್ಯಂ, ಪಾಕಲಂ, ಉತ್ಪಲಂ- ಈ ೬ ಕೋಷ್ಟಂ? (ನಾಚಿ. ೧೪೧). 
ಕೋಷ್ಟಿ: ೧. ಇದನಾವನಿಲ್ಲೆಂದನ ಬಾಯಿ ಕೋಷ್ಟಿ ಮೂಡುಗು 
(ಸೌಇಇ. 12-1, ೨೩೬೫-೧೯; 1141). [ ಸಂ. ಕುಷ್ಕ] 
ಕೊಟ್ಟಿ "ಕೊಡು] ಪರಾ. 
ಕೊಟ್ಟಿಗಾಜ, ಕೊಟಗಾಲ (ನಾ). ಕೋಟಿಯ ಕಾವಲಿನವನು; 
ದುರ್ಗದ ಸೈನಿಕ: ಇಟ್ಟಿ ಕಬ್ಬುನ ಕೋಲುಗಳ ಪಿಡಿದಿಟ್ಟಿಣಿಸಿ ಬಹ 
ಕೊಟ್ಟಗಾಜರ ನೆಟ್ಟಿನೇಕಾಂಗಿಗಳನೆಲ್ಲರನೊಟ್ಟ ಯಿಸಿ ನಡೆದು (ಬಸಪು. 
೬೧-೨೬). ಕೊಟಿಗಾಲ: ಕೊಟಗಾಜರ ಸೌಜು ಹೊಕ್ಕು ತಿವಿದು 
ಪಟುಭಟಿರನಿರದೆ ಕೆಡಪಿದರೆು (ಕುರಾಸಾಂ. ೧೩-೨೭), 

[ಕೊಟ್ಟ (ಆ ಕೋಂಟಿ) + -ಕಾಜ] 

ಕೊಟ್ಟಿಗೆ, ಕೊಟಿಗೆ, ಕೊಟ್ಟಿಗೆ (ನಾ). ೧. ಮನೆಯ ಹೊರಭಾಗದಲ್ಲಿ 
ಕಟ್ಟದ ಚಿಕ್ಕ ಕೊಠಡಿ: ಕೊಟ್ಟಗೆಯ ಗುಡಿಯ ಜಳಗುಡಿಯ 
ಗೊ ಲ್ಲಣಿಗೆಯ ಮಂಡವಿಗೆಯ ವಿಳಾಸನಿವಾಸಂಗಳಿಂದಂ (ಕಾಂಕಿಪು. 
೧೦-೧೪೭ ವ) ; ಮನೆ ಕೊಟ್ಟಿಗೆ ದಾವಣಿ ತೋಟಿ ಮೊದಲಾದುವನರ್ಚಿಸ 
ಲೆಂದು (ಶ್ರಾವಕಾ. ೧೨೨-೧೩) ; ನಾಡು ಬೀಡಗರವಾರದೆ ಕೊಟ್ಟಗೆ 
ದೇಗುಲಂಗಳಂ (ಚಿಕವಿ. ೨-೪೧). ೨. ದನಕರುಗಳನ್ನು ಕಟ್ಟಲು 
ಏರ್ಪಡಿಸಿದ ಮನೆಯ ಭಾಗ; ಹಟ್ಟಿ; ಹಕ್ಕೆ: ಮುಕ್ತ್ಕಂಗನೆಯ 
ಕೊಟ್ಟಿಗೆಯಲ್ಲಿ ಮೂಳು ಎತ್ತು ಕಟ್ಟಿದವು (ಸುಂಕಬಂ. ೯೧). ಕೊಟಿಗೆ: 
೨. ಪಶು ಅಶ್ವಗಳು ಕಟ್ಟದ ಕೊಟಗೆಯಲ್ಲಿ ನಿಲ್ಲುವುದು (ತತ್ವಚಿಂ. ೧೪-೫); 
ಎತ್ತು ಈಯಿತು ಎಂದರೆ ಕೊಟಗೆಯಲ್ಲಿ ಕಟ್ಟು (ಗಾದೆ). &. ನೀರು 
ಶೇಖರಿಸುವ ಸ್ಥಳ (?) : ಕೆಜೆ ತುಂಬದೆಯಿದರೆ ಕೊಟಗೆ ನೀರು 
ಸರಿದೆಯಲೂ (ಸೌಇಎ. ೧೯೩೪, ಪುಂಗನೂ, ೧೫೬-೧೮ ; 1419). 
ಕೊಟ್ಟಿಗೆ: ೧. ಕಾಲಗೆ ಕೊಟ್ಟಿಗೆಯಲಾ[ಪಾಕಾಂ. ಕಟ್ಟಅವೆಯಾ] 
ಯ್ನೆನಲು ಕಡಿದಿಕ್ಕಿದನು ಖಳಬಲವ (ತೊರರಾ. ೩-೬-೪೨) ; ಹೀಗೆ ಹೇಳಿ 
ಕೊಟ್ಟಿಗೆಯಲ್ಲಿದ್ದ ಕಾಳನನ್ನು ಕೂಗಿದರು (ಚೆಂಗಾಳ್ವ. ೧೫). ೨. ಕಟ್ಟದ 
ಕೊಟ್ಟಿಗೆಯಲ್ಲಿ ಗುಬ್ಬಿ ಗೂಡನಿಕ್ಕದೆ (ಸರ್ವವ. ೨೭-೧೨೩) ; ಹಸುಗಳು 


ಸ್ಯ ೨೧೬೪ ಕೊಟ್ಟಿ 


೪. ಕೊಟ್ಟಿಗೆಯವನು; ಕೊಟ್ಟಿಗೆ ಕೆಲಸಮಾಡುವ ವ್ಯಕ್ತಿ: 
ಕೊಟ್ಟಿಗೆ ಕಾಮಾಟ ಕ್ರಮುಕ ಬೆಳ್ಳೆಲೆಗರು ಜಟ್ಟಿಗ ಗೀತಪಾಠಕರು 
(ಮೋಹತ. ೩೬-%೩). 
ಕೊಟ್ಟಗೆಯವ - ಕೊಟ್ಟಿಗೆಯ ಕೆಲಸ ಮಾಡುವ ಆಳು: 
5 ಬಳ್ಳೇಶ್ವರನ ಮಲ್ಲಯ್ಯ ಕೊ ಟ್ಟ ಗೆಯವನು (ಬಸಪ್ಪ. ೮-೪೬); 
ದೀನಟಗರು ಕೊಟ್ಟಿಗೆಯರು ನರತುರುಗಾವಳಿಗಳ ನೆರೆ ಹಿಡಿವ ಕೋವಿ 
ದನಿವಹ (ಕಂನವಿ. ೬-೫೭). 
(ದೇ. ॥' ತನಿ. ಕೊಟ್ಟಿಗೈ; ಮಲ. ಕೊಟ್ಟಿಲ್‌ ; ತುಳು, ಕೊಟ್ಟ ; 
ತೆಲು. ಕೊಟ್ಟಾಯಿ] 
| ಕೊಟ್ಟಿಜ (ನಾ). ಕಪ್ಪ; ಕಾಣಿಕೆ: *ಕೊಟ್ಟಜಮೆಂದು ಕಪ್ಪದೊಳ್‌ * 
(ಕರ್ಣಾನಿ. ೨೯); “ಕೊಟ್ಟಿಜಮೆಂದು ಕಪ್ಪಂ'' (ಶಮದ. ಪರಿ. ೨); 
ತುಂಗ ತುರೆಂಗಮ ಭೂಯಿಸ್ಮಂಗಳ್‌ ಕೊಟ್ಟಜದ ಕೊಟ್ಟ ಕಪ್ಪದ 
ಭಂಡಾರಂಗಳ್‌ ನಿಂದುವು (ಶಾಂತಿಪು. ೧೧-೨೮) ; ಕೊಟ್ಟಿಜಮನೀಯ 
ಲೆಂದಾ ದಿಟ್ಟಂ ಕುಂತಳದ ಮಾರ್ಗದೊಳ್‌ (ಡಂದ್ರಭ್ಯು. ೧೩-೪೫); 
13... ನೆರಂಗೂಡುವ ನಾಡೆಜಿಯರ ಕೊಟ್ಟ ಜಮನೊಟ್ಟಿ ಯಿಸಿಯುಂ 
(ರಾಮಾಶ್ವ. ೪೭-೨). (2) 
ಕೊಟ್ಟಜಂಗೊಡು (ಕ್ರಿ). ಕಪ್ಪವನ್ನು ಕೊಡು; ಕಾಣಿಕೆಯನ್ನು 
ಕೊಡು: ವರುಜನೆ ಕೊಟ್ಟಜಂಗೊಟ್ಟಂತೆ ಪುಂಜಿಸಿರ್ದ ಪಂಚರತ್ನ ರಾಶಿ 
ಗಳುಮಂ ತೋಣುತ್ತುಂ (ಶಾಂತಿಪು. ೩-೧೫ ವ). [ಕೊಟ್ಟಜ * ಕೊಡು] 
10| ಕೊಟ್ಟಿ ಡಿ "ಕೊಟಡಿ' ನೋ. 
ಕೊಟ್ಟಣ, (ನಾ). ೧. (ಬತ್ತ ಮೊದಲಾದುವನ್ನು) ಕುಟ್ಟುವಿಕೆ : 
ವೇದಶಾಸ್ತ್ರ ಪುರಾಣಾಗಮಂಗಳಿಲ್ಲ ಕೊಟ್ಟಿ ಣವ ಕುಟ್ಟುತ್ತ ನುಚ್ಚು ತೌಡು 
ಕಾಣಿ ಭೋ (ಮಹಾದೇ. ೧೯-೩) ; ಮಿಕ್ಕ ದೇವರ ಮನೆಯ ಭತ್ತಮಂ 
ಕೊಟ್ಟಣಕ್ಕಿಕ್ಕ ಬರುತಿರೆ (ಸಿದ್ಧರಾ, ೬ ೧೨); ಮನೆಮನೆಗೆ ಕೊಟ್ಟಿಣವ 
25 ಹಾಯ್ಕಿಸುತ (ಲಶಿಚಿ೦. ೩೭-೨೫), ಕೊಡನೀರ ಕೊಟ್ಟಣದನರ್‌ 
ಕಸಂಗಳನಿರದೆ ಗುಡಿಪ ಕೂಲಿಗಳವರ್‌ (ಚಿಬಪು. ೪೭-೪೨); ಕೊಟ್ಟಿ ಣದ 
ಅಕ್ಕಿಯಲ್ಲಿ ತವುಡು ವಿಶೇಷವಾಗಿ ನಷ್ಟವಾಗುವುದಿಲ್ಲ (ಅಡುಸಾ. ೭೪). 
೨. ಬತ್ತ ಕುಟ್ಟುವ ಒರಳು: ಬೀಡಿಲಿದ್ದವರೆಲ್ಲರಕ್ಕಿಯ ಮಾಡಿ 
ಬೇಗದೊಳೆನುತೆ ಕೊಟ್ಟಿಣವೀಯಖಯತೆ (ಶಂಕದಾ. ೯-೪೦) ; ಕೊಟ್ಟಿ ಣದಲ್ಲಿ 
30| ಜಳ್ಳು ಕುಟ್ಟುವ ಸದ್ದು (ಚಂಡೆಮ. ೧೮). ೩. ಕುಟ್ಟುವ ಸಾಧನ; 
ಕುಟ್ಟಾಣಿ: ಮುದುಕರು ತುಂಬಿದ ಚಂಚಿಯೊಂದಿಗೆ ಕೊಟ್ಟಣವನ್ನೂ 
ಇಟ್ಟುಕೊಂಡು ಕುಳಿತರು (ಬೆಳುವು. ೨೧೯). ೪. ಕುಟ್ಟುವ ಕೆಲಸ್ಕ 
--ವೃತ್ತಿ : ಶ್ರೀ ವೈಷ್ಣವ ಬ್ರಾಹ್ಮಣರ ಪಾತ್ರ ಪಾಗುಡದ ವಿದ್ಯಾವಂತರ 
ಮಾಲಗಾಜರಾರತಿ ಕೊಟ್ಟಣವೊಳಗಾದ ಸಮಸ್ತ ವೂಳಿ ಗದ ಜೀವಿತ 
55, ವರ್ಗ್ಗಕವಾಗಿ (ಎಕ. ೪, ಬೇಲೂರು. ೫೮-೮೧; 1117) ; ಕೊಟ್ಟಣದ 
ಸೋಮವ್ವನಿಂತೆಂದಳದಕೆ ಪದಗೆಟ್ಟು (ಮದೇಪು. ೨೮-೩೨). ೫, ಬತ್ತ 
ಕುಟ್ಟುವವರ ಮೇಲಿನ ತೆರಿಗೆ: ಸೆಟ್ಟಿಯರ್ಗ್ಗಂ ಪನ್ನಸಿಗರ್ಗ್ಗಂ 
ಗಾವುಣ್ಗುಗಳ್ಳಂ ಬಿಟ್ಟಿ ಕೊಟ್ಟಣಂ ಬೀಡು ಬೆಳಂ ಪೋಃಗು (ಸೌಇಇ. 
220-1, ೭೭-೨೬ ; 992) ; ಹೊದಕೆ ಹದಿಕೆ ಕಾಣಿಕೆ ಕಡ್ಡಾಯ "ಬಿಟ್ಟಿ 
40 ಕೊಟ್ಟಣ ಅಳಿವಂನ್ಯಾಯ ಸುಂಕ (ಎಕ. ೫1, ಚಿತ್ರದು. ೨-೨೩ ; 1355); 
ಬಿಟ್ಟ ಬೀಡಾರಂ ಹೊಗೆ ತೆಜಕಿ ಕೊಟ್ಟಿಣಂ ಕಾಣಿಕೆಯು ಸೊಲ್ಲಗೆ 
ವಟ್ಟ ವಾಸೆಯು ಸುಂಕನೋದಿಗೆ ಖಾಣ ಖಡ್ಡಾಯ (ಬಸಪು. ೨೭-೫೨). 
(ಜಃ. ॥ ತಮಿ. ಮಲ. ತುಳು. ಕೊಟ್ಟಣ] 
| ಕೊಟ್ಟಿಣ್ಕ (ನಾ). ಆಶ್ರಯಸ್ಥಾನ; ನೆಲೆ: ತ್ರಿಣಯನಾರಾಧನೆಗಳಿಂದೆ 


ಕೊಟ್ಟಗೆಯನ್ನು ಸೇರುವಂತೆ (ಹಳ್ಸಾರ. ೧೪೨), ಇಕ್ಕುವವಳು 45 ಕಲ್ಯಾಣ ಪಟ್ಟಣ ಶಿವನ ಧರ್ಮ ಕೊಟ್ಟಿಣ ಸಕಲ ಶುಭದ ಪೊಟ್ಟಣ 


ನಮ್ಮನಳಾದರೆ ಕೊಟ್ಟಗೆಯಲ್ಲಾ ದರೂ ಉಂಡೇನು (ಗಾದೆ). 


ಮೆಜಕೆದುದೇವಣ್ಣಿಪೆಂ (ಷತಿಲ. ೪-೩೯). [2] 


ಕೊಟ್ಟಿಣಂಗುಟ್ಟು 


ಕೊಟ್ಟಿಣಂಗುಟ್ಟು (ಕ್ರಿ). ಬತ್ತವನ್ನು ಕುಟ್ಟ ಅಕ್ಕಿಮಾಡು: ಮಾಂ 
ಕೊಟ್ಟಿ ಣಂಗುಟ್ಟಿಯುಂ ಮೈ ಲಾರ ಕೊಡೆವಿಡಿದುಂ ಬರ್ದುಂಕಿದರ್‌ 

ಪೊರೆವರಿಲ್ಲದೆ ಕೊಟ್ಟಿ ಇಂಗುಟ್ಟಿ ಕೆೊಡನೀರೆನಿರದೆ 
ತಂದು (ಪದ್ಮರಾ. ೧೬-೪) ; ಬಳಹರಿ ಮಾರಿ ಭತ್ತವ ಕೊಟ್ಟಿ ಇಂಗುಟ್ಟು 
ವಳ್‌ (ಪಾಸೋಪು. ೪-೫೭). [ಕೊಟ್ಟಣ್ಯ + ಕುಟ್ಟು) 

ಕೊಟ್ಟಿಣಗಿತ್ತಿ (ನಾ). ಕೊಟ್ಟಣಕುಟ್ಟುವವಳು : (ದಕ. 8). 

[ಕೊಟ್ಟಣ, + -ಗಿತ್ತಿ] 
ಕೊಟ್ಟಣಗೇರಿ (ನಾ). ಕೊಟ್ಟಣದವರು ವಾಸಮಾಡುವ ಬೀದಿ, 


(ಸಾನಂಡೆ. ೯-೩೬); 


ಕೇರಿ: (ಕ). [ಕೊಟ್ಟಣ್ಕ + ಕೇರಿ) 
ಕೊಟ್ಟ ತನ (ನಾ). ತುಂಟತನ; ಪುಂಡಾಟ: ಮಟ್ಟ ಇಟ್ಟರೂ 
ಕೊಟ್ಟ ತನ ಹೋಗಲಿಲ್ಲ (ಗಾದೆ). [ಕೊಟ್ಟ್ಯ + -ತನ) 


ಕೊಟ್ಟ ರೈ (ನಾ). ಒಂದು ಊರಿನ ಹೆಸರು : ಶ್ರೀ ಆಗೇಕಯ ಮೋನಿ 
ಸುರವರ ಶಿಷ್ಯ ಕೊಟ್ಟ ರದ ಗುಣಸೇನ ಗುರವರ್ನ್ಕೋನ್ನು ಮುಡಿಪ್ಪಿದಾರ್‌ 
(ಎಕ. 11, 6-೨; ಸು. 700). [?] 

ಕೊಟ್ಟಿರ "ಕೊಟ್ಟಾರ? ನೋ. 

ಕೊಟ್ಟವಳ್ಳ "ಕೊತವಾಲ? ನೋ. 

ಕೊಟ್ಟನಳ್ಳೆ (ನಾ). ಉಗ್ರಾಣದ ಅಧಿಕಾರಿ; ಕೊಟ್ಟಾರಿ: *ಕೊಟ್ಟಿವಳ 
ನೆನಲು ಕೊಟ್ಟಾರಿಗೆ ಪೆಸರು? (ಕಶರ. ೨೯). [ಆ ಸಂ. ಕೋಷ್ಮಪಾಲ] 

ಕೊಟ್ಟಿವಳ್ಳಿ ಸಾದಿ (ನಾ). ಒಬ್ಬಾತನ ಹೆಸರು: ಕಂಗಪಾದಿ ಕೊಟ್ಟ 
ವಳ್ಳಿಪಾದಿ ವಲ್ಲಭಪಾದಿಯು ಮೂಜು ಪಾದಿ ವಲವರ್ಮ್ಮನಾ ಮೇಕೆ... 
ಕೆಯ್ದ ನ್ನು (ಎಕ, ೫11, ಮದ್ದಗಿ. ೯೩-೨; ಸು. 750). [2] 

ಕೊಟ್ಟ ಸ, “ಕೊಡಸ (ನಾ). ಸುಟ್ಟ ಮಾಂಸ; ಬೇಯಿಸಿದ ಬಾಡು : 
ಟಟ ಕೊಟ್ಟ ಸ ಡಾ 0ರ ತಾಂ ತ ಪ್ರಮಾಂಸಂ” 
(ಕವಿಕಂ. ೮೪)% ಎಚ್ಚುತಂದು ನೆಟ್‌ ಕೆೊಟ್ಟಿಸಂ ಮಾಡಿ (ಪಾಸೋಪು. 

ನೆತ್ತರಂ ನೆಂಜಿ ಕೊಟ್ಟಿ ಸಮ ನ ಗಿದು ಕರುಳಂ ನುಂಗಿ 
(ರಾಮಾಶ್ಚ. ೧೧೨-೧೧). ಕೊಡಸ : ಬಂಡಿಯ ಹಬ್ಬಕ್ಕೆ ಕುರಿ ಕಡಿದರೆ 
ಊರ ಗಾಂವಕರರಿಗೆ ಕೊಡಸ ಕೊಡಬೇಕು (ರೂಢಿ). [?) 

ಕೊಟ್ಟಾಂಗಚ್ಚಿ (ನಾ). ತೆಂಗಿನ ಕರಟ, ಚಿಪ್ಪು: ಮನೆಯಲ್ಲೆಲ್ಲಾ 
446, ಕೊಟ್ಟಾ ಗಟ್ಟಿ, ಸುವರ್ಣಪಾತ್ರೆ - ಇವೇ ಉಸಯೋಗದಲ್ಲಿರ 
ತಕ್ಕವು ಸಿಕ ಟ್ಟೆ [+ ತಮಿ. ಕೊಟ್ಟಾ ಚ್ಚಿ, ಕೊಟ್ಟಿ ಜ್ಞಾಯ್ಚ] 

ಕೊಟ್ಟಾರ, ಕೊಟಾರ, ಕೊಟ್ಟರು, ಕೊಟ್ಕಾರ, ಕೊಠಾರ್ಕ 
ಕೋಟಾರ, ಕೋಶಾರೈ (ನಾ). ೧. ಕಣಜ; ಧಾನ್ಯಾಗಾರ; 
ಉಗ್ರಾಣ; ಭಂಡಾರ: “ಕೋಷ್ಮಾಗಾರ - ಕೊಟ್ಟಾರ” 
(ಶಮದ. ೨೯೫ ಪ್ರಯೋ) ; ನ ಮಗಂ... ಕೊಟ್ಟಾರದ 
ಕರಣಂಗಳಂ ಬಂಚಿಸಿ ಕಳ್ಳು ದ್ರವ್ಮಮಂ ಸೂಳೆಗೆ ಕೊಟ್ಟೊ ಡೆ 
(ಚಾವುಂಪು. ೩೭-೧೬). ಕೊಟಾರ: ೧. ಭಂಡಿ ಕೊಟಾರ ಕೊಪ್ಪ on 
ಸರಕುಸರ್ವಸ್ವಗಳು (ಕುವ್ಯಾಸ. ೧೬-೭೧). ೨. ಒಂದು ಬಗೆಯತೆರಿಗೆ; 
ಉಗ್ರಾಣದ “ಮೇಲೆ ಹಾಕುವ ಸುಂಕ: ತೋಟ ತುಡುಕೆ ಆಡುಮನೆ 
ಕಳಕೊಟಾರ ಸುಂಕ (ಎಕ. 111, ತಿರುಮ. ೪೯-೧೧; 1526). 
ಕೊಟ್ಟಿರ : ೧. ಅಕ್ಕರಗೊಟ್ಟಯಲ್ಲದಿರೆ ನಾಡಕೋಟಲೆಯ ಕೊಟ್ಟ 
ರವದು ಸೂಳೆವನೆಯಲ್ಲು (ಲೀಲಾವ. ೨-೩೫). ಕೊಟಾರ:: ೧. ಸೆಜ್ಜೆ 


೪-೪೦) ; 


ಯಸ್ತ್ರದಾಕೋಗಿಪ ಕೊಟ್ಮಾರದ ಭಂಡಾರದ ದೇಹಾರದ ಮನೆ (ಸೂಕ್ತಿ ಸು. | 
೪-೧೫೨). ಕೊಠಾರ : ೧. ಕೊಠಾರವ ಎಲ್ಲವ ಸುತ್ತಿಬಳಸಿ ಬಹನ್ನಕ್ಕ 


ಯಾಚಕಂಗೆ ಗ್ರಾಸವಿಲ್ಲದ ವಿಧಿಯೆನಗಾಯಿತು (ಮನುಗುಂ. ೧೮); 
ಕೊಠಾರಂಗಳಿವೆ ಹಲವಂಗನ ಅರಮನೆಗಳಿನೆ (ಹಚಕಾ. ೧೪-೨೮) ; 
ಸಕಲ ಸುಕೃತಂಗಳ ಬೆಳೆಯ ಪೊಸ ಕೊಠಾರಮೋ (ಜೆಬಪು. ೩೦-೫). 


೨೧೬೫ 


ಶ್ರ 


ಕೊಟ್ಟ, 


ಕೋಟಾರ: ೧. ಕ್ರಿಮಿಯ ಸಮೂಹ ಕೀಟಕದ ಕೋಟಾರ ಶುಕ್ಲದ 

ಕೋಶ (ಆದವ. ೩೪). ಶಕೋಶಾರೈ; ೧. ಕೋಟಾ(ಠಾ)ರದ 

ಸೋಮಣ್ಣ ಗಳ ವಚನ (ಸರ್ವವ. ೧೮೧-೮೩೪). 

[*- ಪ್ರಾ. ಕೋಕ್ಕಾರ. < ಸಂ. ಕೋಷ್ಕಾಗಾರ) 

ಕೊಬ್ಬಾರ್ಕ (ನಾ). ಒಂದು ಊರಿನ ಹೆಸರು: ಕೊವರಪೆಯ 

ಚಿಂಪಯ್ಕನುಂ ಲೋಕಯ್ಯನುಂ ಕೊಟ್ಟಾರದ ಮಾ ರೆಪುಲಿಯುಂ 

(ಎಕ. 211, ಶಿರಾ. ೨೮-೫೨ ; 943); ಸ್ವಸ್ತಿಶ್ರೀ ಕೊಟ್ಟಾರದ ಹೆಗಡೆ 

ಮಾ ಚಮಯ್ಮ ನ ಹೊಲ್ಲವೆಯ ಪುತ್ರಂ (ಎಕ. 12: (5), ನೆಲಮಂ. 


೧೦೬-೧ ; 15ನೆಯ ಶತ). (7) 


10 ಕೊಟ್ಟಾರಿ, ಕೋಟ್ಟಾರಿ (ನಾ). ಉಗ್ರಾಣದ ಅಧಿಕಾರಿ: *ಕೊಟ್ಟಿವಳ 


| ಕೊಟ್ಟಿ (ನಾ). ಹಿಂಸೆ; ಕೊಲೆ: 


ನೆನಲು ಕೊಟ್ಟಾರಿಗೆ ಪೆಸರ್‌ ” (ಕಶರ. ೨೯); “ಕೊಟ್ಟಾರಿ - ಕೋಷ್ಕಾ 
ಗಾರಿಎಕೋಶಾಧಿಕಾರಿ” (ತದ್ಭಕೋ.೯) ; ಭರತಜ್ಞರಿಗೆ ಗಾಯಕಕುಲಕೆ 
ಕೊಟ್ಟಾರಿಗಳಿಗೆಯು ಭಂಡಾರಿಗಳಿಗೆಆೆದು (ಬಸಪು. ೬೦-೨೯); ಮಠಗಳ 
ಕೊಟ್ಟಾರಿ ಭಂಡಾರಿಗಳಿಂದ ಹಿಡಿದು ಸ್ವಾಮಿಗಳವರೆಗಿನ ಜಿವ್ವ ದೇವರು 
ಗಳ ದೃಷ್ಟಿ ಬಿದ್ದೀತೆಂದು ಅಂಜಿ ಅವರು ಹೋಗಲಿಲ್ಲ (ಬಾಳಿಗಿ. ೯೮). 
ಕೋಟ್ಟು ರಿ: ಉಗ್ರಾಣದ ಕೋಟ್ಟಾರಿಗೂ ಅಡುಗೆಯವನಿಗೂ ಸದಾ 
ಜಗಳ ತು ೩೪], (ಆ ಸಂ. ಕೋಷ್ಮಾಗಾರಿನ್‌] 

ಕೊಟ್ಟಾರಿಗ (ನಾ). - ಕೊಟ್ಟಾರಿ: ಭಂಡಾರಿಗಂ, ಬಾಣಸಿಗಂ, 
ಕೊಟ್ಟಾರಿಗಂ (ಭಾಷಾಭೂ. ೧೬೬ ಉದಾ). [ಕೊಟ್ಟಾರ *-ಇಗ) 
ಟ್ರ, (ನಾ). ಕೋಣೆ; ಕೊಠಡಿ; ಕೊಟ್ಟಗೆ: ಕೊಟ್ಟ(ಪಾಠಾಂ. 
ಕೊಟ್ಟಿಗೆ]ಯೊಳಗೆ ಎಂಟು ಆನೆಯ ಕಂಡೆ ಮನೆಯ ಒಳಗೆ ಏಳು 
ಕುದುರೆಯ ಕಂಡೆ (ಪುರಂದ. 3-೧೨-೧); ಪಟ್ಟ ಣಂ ಕೆಟ್ಟು ತದಾ ್ರಾಜ್ಯ 
ಡೊಳಗೆಲ್ಲಿಯುಂ ಹಟ್ಟಿ ಕೊಟ್ಟ ಗಳಾಗಿ (ಚೆಬಪು. ಟಿ-೬೨) [< ಕೊಟ್ಟಿಗೆ] 

ಕೊಟಿ ಸ "ಹೊಟ್ಟಿ (ನಾ). ೧. ಕೆಟ್ಟ ಕವ್ಯಕ್ತಿ; ಅಶ್ಲೀಲ ವ್ಯಕ್ತಿ ; 
ನಾಚಿಕೆಗೇಡಿ: ಆ ದಿಟ್ಟಿ... ಪಟ್ಟ ಚಗರಟ್ಟಿ ಡೆಯ ಬಟ್ಟೆ ಯಂ 
ಮೆಟ್ಟ ಬರೆ ದಿಟ್ಟಿ ಗೆಡೆಗೊಟ್ಟು ನಿಂದಟ್ಟೊರ್ನಳಟ್ಟಿಸದಿ ಕೊಟ್ಟ ಪೊರಮಟ್ಟ 
ಳಾಗ (ಶ್ರೀರಾಮ. ೪-೯). ೨. ಸಲ್ಲದುದು; ನಿಜವಲ್ಲದುದು; 
ಮೋಸವುಳ್ಳುದು ; ಕಸಟಿತನವುಳ್ಳುದು. ೩. ಮೋಸದ ನಾಣ್ಯ ; 
ಖೋಟಾನಾಣ್ಯ : “ಸೂಕಳಿಯೊಳು ಭಂಡನೊಳ್ಕ್ಯೊಟ್ಟ? 
(ಶಬ್ದಮಂ. ೯೦). ಖೊಟ್ಟಿ: ೧. ಇಷ್ಟಲಿಂಗ ಕೊಡಲಜಕಿಯದೆಂದು 
ನಟ್ಟದ್ದ ಲಿಂಗ ಕೊಟ್ಟೀತೆಂಬ ಖೊಟ್ಟಿ ಖೊಟ್ಟಗಳೆ ನೋಡಿ ಹೊಟ್ಟಿ 
ಹುಣ್ಣಾದಂತೆ ನಗುತಿದ್ದೆನಯ್ಯ (ಸಿದ್ಧೇನ. ೨೬೭). ೨. ಸಂಸಾರ ಬಲು 
ಖೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ್ಕಟ್ಟ ಸಿ (ಪುರಂದ. ೨-೫೨-೩), ಆ ಪತ್ರವು 
ಖೊಟ್ಟಿ ಇರುತ್ತದೆ ಟಃ ಹ್‌ ನತ್ತಿನ ಮುತ್ತುಗಳೆಲ್ಲ ಖೊಟ್ಟ 
ಯಾಗಿದ್ದುದನ್ನು ಅನರು . . . ಒಪ್ಪಿಕೊಂಡರು (ಸ್ಮೃೃಕಿಚಿ. ಚ 
ಸಿ. ಟೊಕ್ಕೆನೆ ಖೊಟ್ಟಿ ಹುರುಳಿಲ್ಲದ ಬರಿ ಶಬ್ದವು ಹುಟ್ಟಿ (ಅರಳು. ೬೫-೮). 
(ಗು). ೪. ಒರಟಾದ; ಮೊಂಡಾದ: ಆ ಖೊಟ್ಟಿ ಕುದುರೆಯು 
ಅಂಕಿತಕ್ಕೆ ಬಾರದೆ ಹೋಗಲು (ಮಾಧವ. 1, ೩೧೨). 

ಖೊಟ್ಟಕತಬಿ ಎ ಕಳ್ಳಕಾಗದ ; ನಕಲಿ ಪತ್ರ: ಖೊಟ್ಟಿಕತಬಿಗಳ 
ಜೃಗಳನ್ನು ತೀರಿಸುವುದರೆಲ್ಲಿ ನ್ಯಾಯಾಧೀಶರು ಬೇಸತ್ತು ಹೋಗು 
ತ್ತಾರೆ (ಮುಂಬಯಿ. ೬-೧೦೨). ಕೊಟ್ಟಿದನ - ತುಂಟುದನ ; ತೊಂಡು 
ದನ; ಕೊಟ್ಟಿದನವ ದೊಡ್ಡ ವೃಕ್ಷಕ್ಕೆ ಕಟ್ಟಿದಂತೆ (ಚನ್ನವ. ೭೨೭). 
ಕೊಟ್ಟ ರೂಪಾಯಿ - ಖೋಟಾ ರೂಪಾಯಿ: (೪). 
[+ ಓಂ. ಮರಾ. ಖೋಟಾ] 
*ಕೊಲೆ ಕೊಟ್ಟಯೆನೆ ಹಿಂಸೆ” 


(7) 


(ಕಶರ. ೨೮). 


ಕೊಟ್ಟಿಂಬ ೨೧೬೬ 


25 


30 


ಕೊಟ್ಟಿಂಬನಾಮ ಗ್ರಾಮುವ್‌ (ಮೈ ಆರಿ. ೧೯೨೪ ; ೮೦-೯೬ ; 799), (?] 
ಕೊಟ್ಟಿಗದೇವ, ಖೊಟ್ಟಿಗದೇವ (ನಾ). ಒಬ್ಬಾತನ ಹೆಸರು: 
೭೪-೨; 968); ಶ್ರೀಮತ್‌ ಕೊಟ್ಟಿ ಗದೇವ (ಸೌಇಇ. 21-1, ೪೧-೨; 969). | ಕಿ 
ಖೊಟ್ಟಿಗದೇವ : ಅನೋಘ ವರ್ಷ ನೃಪಾಜ್ಜಾತಃ ಖೊಟ್ಟಿ ಗದೇವಃ 
ಕೊಟ್ಟಗೆ, "ಕೊಟ್ಟಿಗೆ? ನೋ. _ 
ಕೊಟ್ಟಿಗೆ (ನಾ). ಹೊರೆಹೊರುವ ಎತ್ತು; ಹೇರೆತ್ತು: ಕೊಟ್ಟಿಗೆ 
ದ್ರವ್ಮಸಂಚಯಕ್ಕೆ ಭಂಡಿಯಂಂ ಕೊಟ್ಟಿಗೆಯುಂ (ಪುನ್ಪಪು. ೩-೧೨೯ ವ); 
ಗೆಜರೆಥ ತುರಗ ಕೊಟ್ಟಗೆಯೆ ತ್ತಾ ಭಂಡಿ ಕೊಟಾರ ಕೆಪ್ಪರಿಗೆ 
[ಪಾಕಾಂ.ನೆಲೆ]ಗೊಂಡವು (ತೊರರಾ. ೧-೧೬-೧೧) ; ಕೊಟ್ಟಿಗೆ ಕೊಲ್ಲಾರದ 
ಭಂಡಿಟಿಂಕೆಯ ಪೆಟ್ಟಿಗೆ ಗುಡಿಗಳ ಹೊಜುವ (ಕುರಾಸಾಂ. ೧೯-೯) ; |15 
(ಜೈಮಿಭಾ. ೭-೫). [?./ ತನಿ. ಕೊಟ್ಟಿಯ] 
ಕೊಟ್ಟಗೆಣಸು (ನಾ). ಒಂದು ಬಗೆಯ ಮೂಲಿಕೆ: *ಶೃಂಗಾಟಕೀ 
ಕೊಟ್ಟಿಗೆಮನೆ (ನಾ). ೧. ಉಗ್ರಾಣ; ಕಣಜವಿರುವ ಮನೆ; |20 
ಧಾನ್ಯಾಗಾರ : ಕಾಳು ಹಾಕುವ ಕೊಟ್ಟಿಗೆ ಮನೆ (ಗಂಗಾಮ. ೧೦೪). 
೩ ದನಕರುಗಳನ್ನು ಕಟ್ಟುವ ಮನೆ: ವಾಸದ ಮನೆಯ ಹತ್ತಿರ 
ಕೊೊಟ್ಟಗೆಮನೆಯಿರಬಾರದು (ರೂಢಿ). 
ಕೊಟ್ಟಿತನ, ಖೊಟ್ಟಿ ತನ (ನಾ). ಮೋಸಗಾರಿಕೆ; ವಂಚಕತನ: 
ವಿಟ್ಟವ್ವಗಾಗಿ ಬಿಟ್ಟಯ ಹೊತ್ತ ತಲೆನೋವೋ ಕೊಟ್ಟತನವ 
ಖೊಟ್ಟಿ ತನಕ್ಕೆ ಲೆಖ್ಬವೇ ಇಲ್ಲ (ಮುಂಬಯಿ. ೬-೧೦೨). 
[ಕೊಟ್ಟ + -ತನ) 
ಈಗಿನ " ಕೊಟ್ಟಲಗಿ? : ಕೊಟ್ಟಲಗೆಯ ಮೂಲಿಗ ನಾಗಲಾವಿಯ 
- ಸತ್ರಕ್ಕೆ ಬಿಟ್ಟಿ ಕೆಯಿ (ಕಣ. 11, ೬-೫; 1077). [?] 
ಮುಖಂ, ಚೂಚುಕಂ, ವೃಂತಂ, ಶಿಖಾ- ಈ ೪ ಮೊಲೆಯ ಕೊ (ತೊ) ೨ 
ಟ್ರಾ (ಹಲಾಯು- ೮೭-೩೭೨) ; ಜೋಲ್ವ ಮೇಗೊತ್ತಿದ್ದ ಕೊಟ್ಟಡಂಗಿದ 
ಮೊದಲಾದ ಪಕ್ಷಿಗಳ ತಲೆಯ ಮೇಲಿರುವ ಜುಟ್ಟು; 
ಶಿಖೆ, ತುರಾಯಿ: “ಶಿಖಾ, ಚೂಡಾ- ಈ ೨ ನನಿಲ ಕೊಟ್ಟು? 
ಮಧುಬೇವು ಸಾಸಿವೆಗಳೆಂಬಿವನಕ್ಕೆ (ಲೋಕೋಪ. ೧೦-೨೨); 
ವಿಸರುಪದಂತೆ ಕೇಸರಮನಾಂತುದು . . » ಚಾಗಿಯಂತೆ " ನೆಜಕಿ 
ಕೊರಲೆತ್ತಿ... ಕೋಳಿ ನಲನಿಂ ಕೂಗಿತ್ತು (ತ್ರಿಪುವಿ. 3೪-೨೧೮); 
ಹಲವು ಮಕ್ಕಳ ತಂದೆ ತಲೆಯಲ್ಲಿ ಕೊ[ಪಾಠಾಂ. ಜು)ಟ್ವಿವಗೆ ಸಲೆ ಗಳಿಗೆ 45 


ಕೊಟ್ಟಿಂಬ (ನಾ). ಒಂದು ಊರಿನ ಹೆಸರು: ಮೂನ್ಶ ವಿಷಯೇ 
ಚಲದಂಳಕಕಾರಂ ಶ್ರೀಮತ್‌ ಕೊಟ್ಟಿಗದೇವನ (ಎಕ. 1, ಚಿತ್ರದು. | 
(we. 1, ೨೬೫-೨೫ ; 972). [ಕೊಟ್ಟಿಗ? + ದೇವ] 
ಯೆತ್ತಿನ ಪಟ್ಟಗಳೊಳಂ (ಧರ್ಮಾಮೃ. ೬-೧೦೪) ; ಬೆಟ್ಟಿದಂತಿರ್ದ ಸಾರ |10 
(ಕುವ್ಯಾಸ. ೧-೬೧) ; ಹಲವು ಕೊಟ್ಟಗೆ ಭಂಡಿನೆಲ ಕೊಂಬಳತೆಯಲಿ ನಡೆ 
ಕೊಟ್ಟಿಗೆಯ ಕೊಲ್ಲಾರ ಬಂಡಿಗಳ ಮೇಲೆ ಸರಕಿಟ್ಟಿಣಿಸಿ ನೂಕಿದುದು 
- ಕೊಟ್ಟಿ ಗೆಣಸು? (ಓಷಧಿ. ೧೭೦). [7] 
೨. ನೀರುಮನೆ; ಸ್ನಾನ ಗೃಹವಿರುವ ಮನೆಯ ವಿಭಾಗ. 
[ಕೊಟ್ಟಿಗೆ (೬ ಕೊಟ್ಟಿಗೆ) * ಮನೆ] 
ಮಾಡಲಾಗಿ (ಅಮುಸಾಂ. ೬-೨೧). ಹೊಟ್ಟಿತನ: ಈ ಪ್ರಕಾರದ 
ಕೊಟ್ಟಿ ಲಗೆ (ನಾ). ಒಂದು ಊರಿನ ಹೆಸರು; ೧. ಬೆಳಗಾವಿ ಜಿಲ್ಲೆಯ 
ಕೊಟ್ಟು, (ನಾ). ೧. ಮೊಲೆಯ ತೊಟ್ಟು; ಚೂಚುಕ: “ಕುಚ 
ಕುಚಂಬಡೆದೆಂದಶುಭಂ (ಲೋಕೋಪ. ೧೧-೫೫). ೨. ನವಿಲು, ಕೋಳಿ 
(ಹಲಾಯು. ೪೧-೮೯); ನವಿಲ ಕೊಟ್ಟುಕರಿಂಜ (ದ) ಪುಸ್ಪಫಳಂ ಘೃತಂ |40 
ಕೆಟ್ಟೆ ಸೆದೊಪ್ಪಿತು (ಯಶೋಚ. ೩-೭೮); ಕೊಟ್ಟಿಲ್ಲೆ ಕೇಸರಮುಬ್ಬಲ್‌ 
ಹಾವವಜಕಿ ವನ ಹೆಂಡತಿಗೆ ಮೊಲೆಯಿಜ್ಲ (ಸರ್ವಜ್ಞ. ೨೦೩೯). 


| ಕೊಟ್ಟು, (ನಾ). 


ಟ್ರಿ 


ಕೊಟ್ಟೆ 


೩. (ಹಾವಿನ) ಹೆಡೆ, ತಲೆ: ನಿಟ್ಟಿಸಳ್ಳಣ್ಣ ನಿಶಾಟ ನಿತಂಬಿನಿ 

ಯಿಟ್ಟಿಣಿಸಿದ ನೆಲೆಮೊಲೆಗಳ ಮಧ್ಯದೊಳಿಟ್ಟುರಗನ ಕೊಟ್ಟನ ಮಣಿಹಾರಂ 

ಕಣ್ಣಿ ವಿಶಂಕೆಯನು ಪುಟ್ಟಿಸಿದುದು (ಜಯಕಾ. ೧೫-೭೭). ೪. (ಕರಾ) 

ಅಕ್ಷರಗಳ -ತಲೆಕಟ್ಟು. 
(ಡೇ. ॥ ತಮಿ. ಕೊಟ್ಟು; ಮಲ. ಕೊಡಿ, ಕೊಟ್ಟು; ತುಳು. 

ಕೊಟ್ಟು ; ತೆಲು. ಕೊಡಿ] 

ಸ್ತ್ರೀಯರು ಜಡೆಯಲ್ಲಿ ಧರಿಸುವ ಒಂದು 

ಆಭರಣ: (ಕಿ). 
[ದೇ. ॥ ತಮಿ. ಕೊಟ್ಟಿ ; ಮಲ. ಕೊಟ್ಟಿ ; ತುಳು. ತೆಲು, ಕೊಟ್ಟಿ] 

ಕೊಟ್ಟು, ಕೋಟ್ಯ (ನಾ). ಒಂದು ಬಗೆಯ ಪಕ್ಷಿ; ಶಕುನದ ಪಕ್ಷಿ; 
ಹಂಗನಹಕ್ಕಿ; *ಕಿರೀಟೀ (ಕಿಕೀದಿವಿ), ಚಾಷಃ - ಈ ೨ ಕೊಟ್ಟು? 
(ಹಲಾಯು. ೪೧-೯೪) ; “ಕಿರೀಟ ಚಾಸಂ ಕೊಟ್ಟು [ಪಾ ಕಾಂ. ಕೋಟ] 
ಮಕ್ಕು? (ಮಂಗರಾ. ೫೧-೪); ಕೊಟ್ಟು ಕೂಗಿತ್ತು ಹಾಲುವಕ್ಕಿ 
ಬಳಿಯಿತ್ತು ಹಂಗ ಕಟ್ಟಿತ್ತು ಅವನ ಅವಳ ಮದುವೆ ನಿಂದಿತ್ತು 
(ಆಜಕಿಮಾ, ೩೨-೬೪); ಹರಡೆ ಚಿಲುಮಿಲಿಗಾನು ಕಮ್ಮರನಸಗ 
ಕೊಟ್ಟುಳಿ ಹೊಲಸು . . , ಎಂಬ ಪಕ್ಕಿ ಗಳು (ಸಾಳ್ವಭಾ. ೫-೨೧). 
ಕೋಟಿ : "ಕಿರೀಟಿ ಚಾಷಂ ಕೋಟ[ಪಾಣಂ. ಕೊಟ್ಟು)ಮಕ್ಕು* 
(ಮಂಗರಾ. ೫೧-೪). [ದೇ. ॥ ತುಳು. ಕೊಟ್ಟು ಕಡತ್ತಲೆ] 

ಕೊಟ್ಟು (ನಾ). ೧. ಒಂದು ಬಗೆಯ ವಾದ್ಯ; ತಮಟಿ; ಹರೆ: 
ಎಳೆಯಹುಡುಗನಾಗಿದ್ದಾಗ ಚೆಂಗುಮಣಿ ಕೇಳಿದ ನರಿಮಂಗಲದಕೊಂಬು 
ಕೊಟ್ಟುಗಳ ಸದ್ದು (ಹುಲಿಹಾ. ೨೧). ೨. ಮಣ್ಣನ್ನು ಅಗೆಯುವ 
ಸಾಧನ; ಗುದ್ದಲಿ: ಮಣ್ಣನ್ನು ಕಡಿದು ಮೊಗಚುವ ಉಪಕರಣವಾದ 
"ಕಾರೆ? ಗೂ "ಕೊಟ್ಟು? ಎನ್ನುವರು (ಸಂಶೋಧ. ೧೯). 

(ದೇ ॥ ತಮಿ. ಮಲ. ತುಳು. ತೆಲು. ಕೊಟ್ಟು] 

ಕೊಟ್ಟ "ಕೊಡ್ಕು' ಪರಾ. 

ಕೊಟ್ಟುಕ, ಕೊಟ್ಟುಗ (ನಾ). ತಲೆಯ ಮೇಲೆ ಜುಟ್ಟು ಉಳ್ಳ ಒಂದು 
ಬಗೆಯ ಪಕ್ತಿ: “ಕೋ ಯ್ಯ ಕಃ ಶಿಖರೀಯೆನೆ ಕೊಟ್ಟುಕಂ” 
(ಮಂಗರಾ. ೫೧-೬); ದ್ರುಪದಪುತ್ರನಂತೆ ಶಿಖಂಡಿ ಕೂಸುಗಳ ಕೈಯ 
ಪಾಸೆಯಂತೆ ಕೊಟ್ಟುಕನೆಂದಿಂತುಮನೇಕೆ ಪಕ್ಷಿಜಾತಿಗಳಿಂ (ಬಂಹರಿ. 
೨-೩೮ ವ). ಕೊಟ್ಟಿಗೆ: ಮರಕುಟಿಗ ಕಬ್ಬಕ್ಕಿ ಕೊಟ್ಟುಗವರಲ್‌' 
ಕೊಂಚಿ . . . ಮೊದಲಾದಖಿಳ ಖಗಕುಲ ಬಿದ್ದುದುರಿಯೊಳಗೆ 
(ಕುವ್ಯಾಆ. ೨೦-೫೩). [ಆ ಸೆಂ. ಕೋಯಸ್ಟಿಕ] 

ಕೊಟ್ಟುಗ "ಕೊಟ್ಟುಕ' ನೋ. 

ಕೊಟ್ಟುಗೂಡಲ್‌ (ನಾ). ಒಂದು ಸ್ಥಳದ ಹೆಸರು: ಅನ್ತೆಬನ್ನು 
ಉತ್ತರಸ್ಕಾನ್ಹಿಶಿ ಕೊಟ್ಟು ಗೂಡಲೆ ( ಮೈಆರಿ. ೧೯೩೬, ೫೩-೨೭; 550). [?] 

ಕೊಟ್ಟೂರ್‌ (ನಾ). ಒಂದು ಊರಿನ ಹೆಸರು: ನಟಗಯ್‌ ಕಡೆ 
ಕೊಟ್ಟು ಮೂಡಾಯ ದಿಸೆಯದು ಕಡೆ ಕೊಟ್ಟೂರ್‌ ನಾಮ ಗ್ರಾಮಮ್‌ 
(ಮೈಆರ. 1); ಮೊರೆಯ ಕೊಟ್ಟೂರ 
ತುಜುಗೊಳಲಣ್ಮಿ ಸತ್ತ (ಎಕ. ೫1, ಚಳ್ಳಕೆ. ೪-೫ ; 974). 

[1 + ಊರ್‌) 

ಕೊಟ್ಟೆ, ಗೊಟ್ಟ ಗೊಟ್ಟು, ಗೊಟ್ಟಿ, (ನಾ). ೧. ಹಣ್ಣು ಅಥವಾ 
ಕಾಯಿಗಳ ಒಳಗಿನ ಗಟ್ಟಿಯಾದ ಬೀಜ; ಗೊರಟಿ; ಓಟಿ: ಒಳ್ಳಿಹ 
ಮುಸ್ತಿಯಿಪ್ಪೆ ಕೇಡಿಲ್ಲದ ಚಲ್ಲಗೊಟ್ಟಿ ಪೊಸಪೀರೆಯ ಬಿತ್ತಿನೊಳಾದ 
ಬೂದಿಯ ನಿಲ್ಲದೆ ಬಾವಿಯೊಳ್‌ ಕಲಸಲ್‌... ಬಾವಿಗಳ 
ನೀರಮೃತೋಪಮಮೆಂಗೆ (ಆಟ್ಟಿಮ. ೧೧-೬೩) ಪುಲಿಗಿಲ ಕೊಟ್ಟಿ ಕಬ್ಬಿನ 
ರಸಂ ಬಜೆ ಪಿಪ್ಪಲಿ ಮೂಲಂ . ,  ಇಂತಿವನಟ್ಟು (ಅಶ್ವಶಾ. ೧೧೬-೧೪). 


೧೯೧೪, ೯-೧೨; 


ಕೊಟ್ಟಿ, 


ಗೊಟ್ಟಿ: ೧. ಓರ್ವ ಬಾಲಕನು ಮಾವಿನಗೊಟ್ಟಿ ವನ್ನು ಭೂಮಿಯಲ್ಲಿ 
ಹುಗಿಯುವನು (ಭಾರಸಂ. ೧೨೩). ಗೊಟ್ಟು : ೧. ಬೆಲ್ಲದ ಗೊಟ್ಟು 
ಕಲ್ಲ ಬೀಜವಾದಡೆ ಸಿಹಿ ಕುಗ್ಗುವುದೇ (ಮೋಳಿಮಾ. ೪೧-೧೬೯). 
ಗೊಟ್ಟಿ,: ೨. ಬೀಜ; ಕಾಳು: ಬೇವಿನ ಗೊಟ್ಟೆಯೊಳಿನಿದನರ್ಕನೊಳ್‌ 
ತೆಂಪಂ... ಆಜಸಿ ತೊಳಲುವಾತನೆ ಗಾಂಪಂ (ಧರ್ಮಾಮೃ. ೫-೧೭೦); 
ಸಜ್ಜರಸಮಂ. ..ಕೇರ ಗೊಟ್ಟಿ ಘನಮೆಂಬಿವನೊಪ್ಪಿರೆ ಕೂಡಿ ಧೂಪಮಂ 
ಪ್ರತಿಮಮೆನಲೈ ತದ್ಮೃಹದೊಳಿರ್ಕೆ (ಖಮದ. ೧೬-೪೯); ಉದಿರ್ದ 
ಮುತ್ತದ ಕಾಸ್ಲುಳೆಂ ಸುಲಿದಾಗಳೆರಡು ಗೊಟ್ಟಿಗಳಕ್ಕುಂ (ಆಟ್ವಿಮ. 
೪-೧೮). ೩. ಆಟದ ಬಿಲ್ಲೆ (?) : ಒಂದು ದಿವಸಂ ಭದ್ರಬಾಹು 
ಒಡನೆಯರ ಮಾಣಿಯರಂ ಕೂಡಿಕೊಂಡು ಪುರದ ಪೊಲವಳಲೊಳ್‌ 
ಗೊಟ್ಟಿಗಳನಾಡಲ್‌ ಪೋಗಿ ಭದ್ರಬಾಹು ಗೊಟ್ಟಿಯ ಮೇಲೆ ಗೊಟ್ಟೆಯ 
ನಡಕಿಲಿಟ್ಟಾಡುವಲ್ಲಿ ಪದಿಮೂಜು ಗೊಟ್ಟಿಯನೊಂದೊಂದಜ ಮೇಲೆ 
ನಿಲಿಸುವ ಸಮಯದೊಳ್‌ (ಪುಣ್ಯಾಸ್ರ. ೯-೨ ವ). 
(ಜೇ. ॥ ಶಮಿ. ಕೊಟ್ಟಿ; ಮಲ. ಕೊಟ್ಟ, ಕುಜಟ್ಟಿ; ಶುಳು. 

ಕೊಟ್ಟಿ; ತೆಲು. ಕುರಿಡಿ] 

ಕೊಟ್ಟೆ, ಕೋಟ (ನಾ). ೧. (ಅಡಕೆಯ ಹಾಳೆಯಿಂದ ಮಾಡಿದ) 
ದೊನ್ನೆ, ಪಟ್ಟಿ: ಹಾಳೆಯ ಕೊಟ್ಟಿ ಮಾಡಿ ತರಲೇನು? 
(ಬಾಳಿವೈ. ೪೩). ೨. ಗೂಡು: ತನ್ನನ್ನು . . . ಮರಕ್ಕೆ ಕಟ್ಟಿಹಾಕಿ 
ತಲೆಯ ಮೇಲೆ ಕೆಂಪು ಇರುವೆಗಳ ಕೊಟ್ಟಿ (ಎಲೆಗಳ ಗೂಡು) ಕೊಡವಿದ 
(ಹೊಸಸ್ತಿ. ೧೬೪). ೩. ಅಡಕೆ ಮರಗಳಿಗೆ ಕೊಳೆರೋಗ ತಾಗದಂತೆ 
ಗೊನೆಗೆ ಕಟ್ಟುವ ಹಾಳೆಯ ಮುಸುಕು: ಅಡಕೆಯ ತೋಟದಲ್ಲಿ 
ಕೊಳೆರೋಗಕ್ಕಾಗಿ ಎಳೆಗೊನೆಗಳಿಗೆ ಹಾಳೆಯ ಕೊಟ್ಟಿಗಳನ್ನು ಕಟ್ಟ 
ಬೇಕಾಗಿತ್ತು (ಪಂಜಪಂ. ೧೯). ೪. ದೊನ್ನೆಯಲ್ಲಿ ಇಟ್ಟು ಆವಿಯಲ್ಲಿ 
ಬೇಯಿಸಿದ ಕಡುಬು : ಹರಿದಿನ ಹಗರಣ ಗುಮಟೆಯ ಪಾಗಿನ ಒಡೆ 
ಕೊಟ್ಟಿ ಪಾಯಸ ರಸದೂಟಕೆ (ಕ್ರಾಂಡಧ್ವ. ೩). ಕೋಟಿ. "ಕೋಟ 
ವೊಕ್ಕಲಿಗ' ಪರಾ. [+ ತುಳು. ಕೊಟ್ಟಿ] 

ಕೊಟ್ಟೆ "ಕೊಟ್ಟಿ' ನೋ. 

ಕೊಟ್ಟ (ನಾ). ಒಂದು ಬಗೆಯ ಸಸ್ಯ; ಕವಟಿ: ಸೂಕ್ಷ್ಮ ಚೂರ್ಣವಂ 
ಮಾಡಿ ಕೊಟ್ಟೆಯ ಕಾಯ ಒಳಗೆ ... ತುಂಬಿ ಅದಂ ಗಡಿಗೆಯಲ್ಲಿರಿಸಿ 
(ವಿನೈವಿ. ೬೭) ; ಹಿಪ್ಪಲಿ, ಮೂಲ, ಕೊಟ್ಟಿ ಬೇರು, ಓವು... ಜೇನು 
ತುಪ್ಪದಿಂ ಕೊಡಲು ಉದಾವರ್ತರೋಗಂ ಗುಣಮಕ್ಕು (ಸಕವೈ. ೩೦೪). 

(7) 

ಕೊಟ್ಟಿ (ನಾ). ಈಜುಬುರುಡೆಯಾಗಿ ಉಪಯೋಗಿಸುವ ಒಣಗಿದ 
ತೆಂಗಿನಕಾಯಿ: ಎಂಟು ಗಿರಿಗಳೆಂಟುಗಜವೇಳು ಶರಧಿಯು ಎಂಟಾರು 
ಲೋಕಲೋಕಗಳು ಕುಂಟಗೆ ಸರಿಯಿಲ್ಲವೆನುತ ಕೊಟ್ಟಿ (ಪಾಕಾಂ. ಪ್ಪೆ]ಯ 
ಹಾಕಿ ದಾಂಟಿ ಪ್ರಮಾಣ ಮಾಡಿದನು (ಅಮುಸಾಂ. ೫-೧೦೨). [?) 

ಕೊಟ್ಟೆ ಕಟ್ಟು, (ಕ್ರಿ). ದೊನ್ನೆ ಕಟ್ಟು; ಪಟ್ಟಿಮಾಡು: ಗೌಡರ 
ಅಡಕೆತೋಟಕ್ಕೆ ಕೊಟ್ಟೆ ಕಟ್ಟಲು ಹೋಗಿ (ಮಲೆಮ. ೬೮೮). 

[ಕೊಟ್ಟಿ * ಕಟ್ಟು) 

ಕೊಟ್ಟಿ ಕಟ್ಟು (ಕ್ರಿ). ಮರಗಟ್ಟು ; ಸೆಡೆತುಕೊಳ್ಳು : ಘಟ್ಟಕ್ಕೆ ಹೋದ 
ಭಾವನು ಅಲ್ಲೇ ಕೊಟ್ಟಿಕಟ್ಟಲಿ, ಅವನು ಸತ್ತೇ ಹೋಗಲಿ 
(ಜಾನಗೀ. ೧೦೫). [«. ಕೋಡ್ಕು + ಕಟ್ಟು] 

ಕೊಟ್ಟಿಕಡ್ಡಿ (ನಾ). ದೊನ್ನೆ ಹಚ್ಚಲು ಉಪಯೋಗಿಸುವ ಕಡ್ಡಿ : 
ನಾಲ್ಕು ಸಿಗುರುಗಳನ್ನಾದರೂ ಮಾಡೋಣ - ಕೊಟ್ಟಿ ಕಡ್ಡಿಗಳಿಗಾದಾವು 
(ಮೂರುದಾ. ೫೫); ಕಂಬಳಿ ಹಾಕಿಕೊಂಡು ಆದರ ಮೇಲೆ ಕೂತು 
ಕೊಟ್ಟಿ ಕಡ್ಡಿ ಹೆರೆಯುತ್ತಿದ್ದನು (ಮಲೆಮ. ೨೬೮). [ಕೊಟ್ಟ + ಕಡ್ಡಿ) 


೨೧೬೭ 


ಕೊಡಂಕೆ 


ಕೊಟ್ಟೆದೊನ್ನೆ (ನಾ). ಅಡಕೆ ಹಾಳೆಯ ದೊನ್ನೆ --ಪಟ್ಟಿ : ಕೊಟ್ಟಿ 

ದೊನ್ನೆಯಲ್ಲಿ ಹೆಂಡವನ್ನು ತಂದು ಕೊಟ್ಟಿಳು (ಮಲೆಮ. ೬೩). 
[ಕೊಟ್ಟಿ 4 ದೊನ್ನೆ] 

ಕೊಟ್ಟಿಮಣಿ(ನಾ). ಮರಹತ್ತಲು ಉಪಯೋಗಿಸುವ ಮಣೆ: ಗೌಡರ 
ಅಡಕೆ ತೋಟಕ್ಕೆ ಕೊಟ್ಟಿ ಕಟ್ಟಲು ಹೋಗಿ ಕೊಟ್ಟಿ ಮಣೆ, ಕೊಟ್ಟಿ ಹೊರೆ 
ಸಹಿತವಾಗಿ ಅಡಕೆ ಮರದ ನೆತ್ತಿಗೇರಿ (ಮಲೆಮ. ೬೮೪). [ಕೊಟ್ಟಿ * ಮಣೆ] 

ಕೊಟ್ಕಾರ "ಕೊಟ್ಟಾರ? ನೋ. 

ಕೊಟ್ಟಿ (ನಾ). (?) : ಪರದುಗೈದು ಜೀವನಂಬೆತ್ತಿರ್ಪುದಂಂ ಕೊಟ್ಮಿಮಂಂ 
ಪಾದರಮುಂ ಪಾರ್ವರಾದ ನರ್ಗೆ ನಿಂದಿತಕರ್ಮಂಗಳಾಗಿರ್ಪವು 
(ಭಾರಶಾಂ. ೬೪-೩೯೮). (1) 

ಕೊಠಡಿ "ಕೊಟಡಿ' ನೋ. 

ಕೊಠಾರ "ಕೊಟ್ಟಾರೆ' ನೋ. 

ಕೊಠಾರಿಕೆ "ಕೊಟಾರಿಕೆ' ನೋ. 

ಕೊಡ, (ನಾ). ಎಳೆಯದಾಗಿರುವಿಕೆ; ಎಳೆಯೆ ವಯಸ್ಸು. 
"ನೊಡಗೂಸು' ಪರಾ. 

[ದೇ. ॥ ಶನಿ. ಕುಲ; ಮಲ. ಕೊಟುನ್ನು, ಕೊಟುನ್ನು - ಎಳೆಯ 

ರೆಂಬೆ; ತೆಲು. ಕೊಡಮೆ] 

ಕೊಡ್ಕ (ನಾ). ೧. ಮಣ್ಣು ಅಥವಾ ಲೋಹದಿಂದ ಮಾಡಿದ, 
ಬಾಯಿ ಕಿರಿದಾದ ಪಾತ್ರೆ; ಗಡಿಗೆ; ಕುಂಭ: “ಕಳಶಃ, ಕುಟಃ, 
ಕುಂಛಃ, ನಿಘಃ- ಈ ೪ ಕೊಡಂ” (ಹಲಾಯು. ೫೩-೧೬೧); ಕಿಚ್ಚುಮೆಣ್ಣೆಯ 
ಕೊಡನುಂ ಬೆಂಟಿಯುಮಂ ಕೊಂಡು (ನಡ್ಡಾರಾ. ೧೫೩-೧೧) ; ಪಟಕಿಕಿನ 
ಕೊಡದೊಳ್‌ ಸೊಡರ್ಗುಡಿ ಬೆಳಗುವವೊಲ* (ಆದಿಪು. ೭-೩೩) ; ತುಪ್ಪದ 
ಕೊಡನ ಮೇಗಣಿಲಿಯಾತಂ (ಧರ್ಮಾಮೃ. ೨-೬೨) ; ಹಾವಿನ ಕೊಡನು 
ದೋಷಿಗೆ ಸುಲಭನೇ (ಕುವ್ಯಾದ್ರೋ. ೩-೨೮) ; ಕೊಡವನಂಧಕ ಪೊತ್ತು 
ನಡೆದಂತೆ ಅಧಿಕಾರ ಕಡೆ ಹೊಲ್ಲದೆಚ್ಚರಕೆ (ಪುರಂದ. ೪-೪೫-೧); 
ತುಂಬಿದ ಕೊಡ ತುಳುಕುವುದಿಲ್ಲ (ಗಾಜಿ). ೨. ತಕ್ಕಡಿಯ ಪರಡಿ, 
ಬಟ್ಟಲು: ತ್ರಾಸಿನ ಕೊಡನೊಂದು ಬಿರ್ದೇಡೊಂದುಟಾದಪುದೇ 
(ಧರ್ಮಾಮೃ. ೫-೧೦೭). ೩. ಜೇನುಗೂಡು; ಜೇನಿನ ಹುಟ್ಟ ಸ 
* ಭಾಂಡದೊಳು ಜೇನೊಳು ಕೊಡಂ? (ಶಬ್ದಮಂ. ೯೪); ರಸದಾಳಿಯಂತೆ 
ರಮಣಿಯರ ಚೆಂದುಟಿಯಂತೆ ಪೊಸಜೇನ ಕೊಡದಂತೆ (ಸೂಪಶಾ. ೧-೭); 
ಕೊಡದೊಳ್‌ ತುಂಬಿರೆ ಜೇನು (ಸೋಮೇಶ. ೬೫). 

ಕೊಡನಕುಮಾರ, ಕೊಡನಕುಮಾರಕ - ಕೊಡನ ಮಗ: ಕೊಡನ 

ಕುಮಾರನಾಣತಿಯಿಂ (ಗೀತಗೋ. ೪೧-೩೬); ಕೊಡನಕುಮಾರಕನ 
ಬಳಿಗಾ ಮುನೀಂದ್ರಂಗಿತ್ತನಾ ಧನುವ (ತೊರರಾ. ೩-೧-೨೧). ಕೊಡನ 
ಮಗ - ೧. ಕುಂಭದಲ್ಲಿ ಹುಟ್ಟಿದವನು; ದ್ರೋಣಾಚಾರ್ಯ: 
ಕೊಡನಮಗನ ಕುತಂತ್ರದೊಡ್ಡಿನ ಕಡಿತ ಕಾನಂಜುನವೆನೆ 
(ಕುವ್ಯಾದ್ರೋ. ೪-೩೮). ೨. ಅಗಸ್ತ್ಯ ನ: ಕೊಡನಮಗನಂದದಲಿ ಕಡಲನು 
[ಪಾಠಾಂ. ಜಲಧಿಯ] ಕುಡಿದು (ತೊರರಾ. ೬-೪-೭). 


(ತಮಿ. ಮಲ. ಕುಡ ; ತುಳು, ಕುಡ್ಯ. / ಸಂ. ಕುಟ] 
«| ಕೊಡ್ಕ "ಕೊಡಗೈ' ನೋ. 
| ಕೊಡಂಕೆ, ಕೊಡಕೆ (ನಾ). ಕಿವಿ; ಶ್ರಷಣೇಂದ್ರಿಯ: 


| *ಕೊಡಂಕೆಯೆಂದು ಕಿವಿ” (ಕಶಸಾ. ೨೧-೪೨೭) ; "ಕೊಡ ಂಕೆಯೆ 


ಕಿನಿಯಕ್ಕು * (ಕವಿಕಂ. ೧೮೫) ; ಬಿಲ್ಲ ಕೊಪ್ಪು ಕೊಡಂಕೆಯ ಕೊಪ್ಪಿನ 
ವೊಲಮರೆ (ಶಾಂತಿಪು. ೪-೪೩) ; ಕುರುಳ್ಗಳಂ ಕೊಡಂಕೆಗೆ ತೆಗೆದೇಣಕಿ 
ನೂಂಕಿ ಮಣಿಕಂಕಣಮಂ (ಚಂದ್ರಫು. ೧೨-೩); ಕೊಡಂಕೆಯೊಳ್‌ 


ಪೊಳೆವ ಚೌರಿಯ ಗಾಳಿಯ ಕೋಳ್ಗಿ ಬೆಟ್ಟುಗಳ್‌ ತಳರೆ (ಕಬ್ಬಿಉ. ೨೦೪); 


ಕೊಡಂಗೆಗೆಯಿ 


ಕಂಗೊಳಿಪ ಶಿರೀಷನೃಂತಮನೊಡರ್ಚಿದುದಿಲ್ಲ ಕೊಡಂಕೆಯಲ್ಲಿ 
(ಕಾಕುಂತ. ೯೦-೧೪೯). ಕೊಡಕೆ: *ಕೊಡಕೆಯೆನೆ ಕಿವಿಯಕ್ಕು? 
(ಕಶರ, ೩೦); ಕೊಡಕೆಯುದಬಿಂದು ಕೊಪ್ಪಿನ ಬೆಡಂಗನವಗಯ್ಸೆ 
(ಶಾಂತಿ. ೮-೪೨); ಕೊಡಕೆಗೆ ಸಾರ್ಚಿ ಕೆನ್ನೆಯಳಕಂಗಳಂ 
(ಶಾಂತೀಶ್ವ. ೧೪-೬); ಕೊಡಳೆ ವರಂ ನಿಮಿರ್ದು ಪೊಳೆವ ತುಜುಗೆ 
ಮೆಗಣ್ಗಳ್‌ (ಕಬ್ಬಿ ಕಾ. ೩೨೮); ಕೊಡಂಕೆ, ಕೊಡಕೆ (ಶಮದ. ೩೬ ಪ್ರಯೋ); 
ತೊಡಿಸಿದಳು ತಂಡೊಬ್ಬಳಾಕೆಯ ಕೊಡಕೆಯಲಿ ಹೊಸತಪ್ಪ ಮುತ್ತಿನ 
ತೊಡಿಗೆಯನು (ಪ್ರಭುಲೀ. ೪-೧೫). [?1 

ಕೊಡಂಗಗೆಯಿ "ಕೊಡಂಗೆಯ್ಕ್‌' ನೋ. 

ಕೊಡಂಗನೂರ್‌, ಕೊಡಗನೂರ್‌ (ನಾ). ಓಂದು ಊರಿನ ಹೆಸರು: 
ಕೆ.ಕಿಯೂರ ಡಾದಿಯೂರ ಕೊಡಂಗನೂರ ಬಾಡದ ಮಹಾಜನವುಂ 
(ಎಕ. ೫1, ಚಿತ್ರದು. ೭೪-೨೮, 968). ಕೊಡಗೆನೂರ್‌ ; ಕೊಡಗನೂರ 
ಮಹಾಜನಕ್ಕೆ ಕಾಲಂ ಕಲ್ಸಿ ಕಯ್ಯ ಧಾರೆಯನೆಆದು (ಎಕ. ೫1, ದಾವಣ. 
೧೫೨-೩೨ ; 980). [ಕೊಡಂಗ? * ಊರ್‌] 

ಕೊಡಂಗವಳ್ಳಿ (ನಾ). ಒಂದು ಊರಿನ ಹೆಸರು: ಕುಕವಾಡಿ 
ತ್ರಿಶತಾಭ್ಯನ್ನರೇ ಕೊಡಂಗವಳ್ಳಿ ನಾಮ ಸ್ವಮಾತೃನಾಮಾಂಕಿತಶ್ಚನ್ಹಿ ಯಬ್ಬೆ 
ಮಂಗಳಃ (ಮೈಆರಿ. ೧೯೩೫, ೪೦-೫೭; 951). 

[ಕೊಡಂಗ? * ಪಳ್ಳಿ] 

ಕೊಡಂಗಿ "ಕೊಡಂಗೆಯ್ಕ್‌' ನೋ. 

ಕೊಡಂಗ್ಗೆ "ಕೊಡಂಗೆಯ್ಕ್‌' ನೋ. 

ಕೊಡಂಗೈೆ (ನಾ). ಕಿವಿಯ ಒಂದು ಆಭರಣ: ಬಣ್ಣ ಹಚ್ಚಡ ಹೊಡೆದ 
ರನ್ನಕೊಡಂಗೆಯ ನೇಲ್ಡ ಚಿನ್ನದುಂಗುರವ ಬೆರಳ್ಲಿಟ್ಟಿ (ಜಾನಗೀ. ೨೮), 

[+ ತುಳು. ಕೊಡಂಗೆ] 

ಕೊಡಂಗೆಗೊಡು (ಕ್ರಿ). ಕೊಡಗೆಯಾಗಿ ಕೊಡು ; ದಾನಮಾಡು: 
ವಾಣಿಗೆ ಪದಿರ್ಕುಳ . . . ಕೊಡಂಗೆಗೊಟ್ಟಿ ೦ (ಎಕ. ೫, ಮುಳಬಾ. 
೮೬೨೯; 767) ; ಆಕ್ಕರಂಜೊಯ್ದ ಕೊವರಾಚಾರಿಯ ಮಗಂ ಮಾಣಿಕಾ 
ಚಾರಿಗೆ ಕಣ್ಣುಗಗಟ್ಸ್‌ ಕೊಡಂಗೆಗೊಟ್ಟಿರ್‌ (ಎಕ. 1೫, ಹೊಸಕೋ. 
೧೧೧-೧೦ ; 997). [ಕೊಡಂಗೈ (ಆ ಕೊಡಂಗೆಯ್ಸ್‌) * ಕೊಡು) 

ಕೊಡಂಗೆಡೆ (ಕ್ರಿ). ಹೊರಳಿಬೀಳು; ಕುಸಿಬೀಳು (?) : ಕೋಟಿಯ 
ಕೊತ್ತಳದೊಳೆ ಪರಿವ ತೇರ್‌ ಕೊ|ಪಾಠಾಂ. ಕ]ಡಂಗೆಡೆದೊಡೆ ಕೈಗುತ್ತಿ 
ಮರಲ್ಲು ರಥಾಂಗಮೆಗೆತ್ತರುಣಂ ತೆನೆಯನೆತ್ತಿ ನಗಿಸುವನಿನನಂ 
(ಅನಂಘು. ೧-೧೦೧). ([ಓ ಇದು "ತಡಂಗೆಡೆ' ಇರಬಹುದು] 

ಕೊಡಂಗೆಯ್‌, (ಕ್ರಿ). ದಾನಮಾಡು; ಕೊಡುಗೆಯಾಗಿ ಬಿಡು (?): 
ಧಾರೆಯನೆಆಕಿಯಿಸಿ ಕೆಜಿಗೊಡಂಗೆಯ್ದು ಸವಂಧವಂ ಕೊಣ್ಣ ಕೆರೆಗಳಂ 
ಪಡಿ ಸಲಿಸುವರ್‌ (ಸೌಇಇ. 1X-, ೪೦-೨೬ ; 1018). 

(ಆ ಕೊಡಂಗ್ರೈ* ಕೆಯ್‌,] 

ಕೊಡಂಗೆಯ್ಸ್‌, ಕೊಡಂಗಗೆಯಿ, ಕೊಡಂಗಿ, ಕೊಡಂಗ್ಗೆ 
ಕೊಡಂಗೆಯಿ, ಕೊಡಗಿ, ಕೊಡಗೆ, ಕೊಡಗೆಯ್‌, ಕೊಡಿಗಿ, 
ಕೊಡಿಗೆ, ಕೊಡುಗೆ (ನಾ). ದಾನವಾಗಿ ಬಿಟ್ಟ ಭೂಮಿ; ಉಂಬಳಿ: 
ಸನ್ನಿಗರೆ ಕುಡಿವುಳ್ಲೆಂ ಕೊಡಂಗೆಯೂರ್ಗೆ ಪೆರ್ಗ್ಗಡೆತನಂ ಗೆಯ್ಕುತಿರೆ 
(ಎಕ. ೪11, ಶಿಕಾರಿ. ೨೧೯-೧೩ ; 918) ; ನಾಳ್ಗಾವುಣ್ಣ ಂ ಕೊಅಲಗುನ್ನಂ 
ತನ್ನ ಕೊಡಂಗೆಯ್ಕೆರಡು ತೋಂಟಿಕಂ ದ್ರ ವ್ಯಪೂ ರ್ವ ಕಂಗೊಣ್ಣು 
(ಸೌಇಇ. 2೭1-1, ೪೭-೧೪ ; 995) ; ಮಾಳೆದಾಲೂರಲ್‌ ಕೊಡಂಗೆಯ್ಯ | 
ತೆವರಲೆರಡುಂ ಸ್ಥಳಮಾ * ೫ ೫ ಬಿಟ್ಟ ಮತ್ತರ್‌ ನೂಜು (ಸೌಇಇ. X1-;, 


೧೦೧-೨೮; 1068). ಕೊಡಂಗಗೆಯಿ: ಬ್ರಹ್ಮತಿ ಪಟ್ಟದ ಕೊಡಂಗಗೆಯೀ |45 


ಪಡೆದ ಗಟ್ಸ್‌ ಯ ಮಾಡಿಸಿದೆ (ಎಳ. ೪1, ಚಿಕ್ಕಮ. ೧೫-೧೮ ; 1074). 


ಪಲ 


ಕಾ 


0 


20 


35 


40 


ಕೊಡಂತಿ 


ಕೊಡಂಗಿ: ಮರನಾನು ಪೊಕುಳಿಯಾನು ಕೊಡಂಗಿಯಾನು ಪೊಜಗಾಗಲೆ 
ಸಲೆವುಗೆಯ ಭಾಗಂ (ಎಕ. ೪111, ಸೊರಬ. ೫೭೧-೩೦; 692); ತಿಮ್ಮೋಜನ 
ಮಕ್ಕಿಇಂ ಕೊಡಂಗಿ ಒಳಗಾಗಿ ತೊ ಟಿದಲು ಬಾಳು ನಸ್ಟನಾಗೆ 
(ಸೌಇಇ. 10-11, ೪೦೫-೮ ; 1357) ; ಶ್ರೀಮದಶೇಷ ಮಹಾಜನಂಗಳು 
ಮಲನ ಕೊಡಂಗಿ ಕೊಟ್ಟಿ ಮಾನವ (ಎಕ. ೩1೪, ತಿರುಮ. ೧೫೨-೩; ?). 
ಕೊಡಂಗೆ, : ಗಾಲಿಯ ವೇಳ್ಗವಗೆ ಕೊಡಜಕ್ಕೆ (ಎಕ, ೪111. ಸೊರಬ, 
೨೨-೧೨; 800); ಕಟ್ಟಿಸಿದ ಳೆಜಕಿಗೆ ಮೆಚ್ಚಿ ಬಿಟ್ಟಿ ಕೊಡಂಗೆ ಮೂಲಿಗ ಜಾರಂ 
(ಎಕ.111, ಶ್ರೀರಂಗ. ೧೧೯-೮;1108); ಮೂಡಣ ಹೆಗ್ಗದ್ದೆ ಆದೆಜ ಮೇಗಣ 
ಕೊಡಂಗೆ ಎರಡಜಲ್ಲಿಯೂ ಮೂಡೆ (ಎಇ. 70೭೪೩1, ೨೮-೪೮ ; 1256). 
ಕೊಡಂಗೆಯಿ : ಮತ್ತಂ ಕೊಡಂಗೆಯಿ ದೇವಭೊ ಗ ಮಾನ್ಯ 
(ಇಎ. ೧೯೪೬, ಹಾನುಗ. ೨೫೦-೩೪ ; 993). ಕೊಡಗಿ : ನಾಲ್ಗಣ್ಣುಗ 
ಕೊಡಗಿ ಆಚನ್ಮ )ತಾರಂಬರಂ ಸಲ್ಮು೦ (ಎಕ. 711, ನಂಜನ. ೧೯೨-೧೨ ; 
968); ದಂಣ್ನಾಯಕರಿಗೆ ಯಜಮಾನಪ್ರಾಪ್ತಿಗೆ ಕೊಡಗಿಯಾಗಿ ಕಲ್ಲ ನಟ್ಟಿ 
ಕ್ಷೇತ್ರವು (ಎಕ. ೫1, ಚಿತ್ರದು. ೩೨-೪೩; 1286) ; ಸ೦ ಗ ಮದೇವನ 
ಕೊಡಗಿಯ ಮನೆ (ಎಕ. 11, ೩೮೧-೨; ಸು. 1500) ; ಕೊಡಗಿ ಹಾಕಿ 
ಕೊಟ್ಟ ಕ್ರಮವೆಂತೆಂದರೆ (ಎಕ. ೫1, ಹೊಳಲ. ೧೨೬-೪; 1692). 
ಹೊಡಗೆ: " ಉಂಬಟ್‌ಯೆಂದು ಕೊಡಗೆ” (ಶಮದ- ಪರಿ. ೧); 
ಇಪಗೊಣ್ಣನ ಒರೆಯ್ಗೆ ಮೆಚ್ಚಿ ಕಟ್ಟದ ಕೆಎಡಗೆ ಪಳ್ಳ ಗಟ್ಸ್‌ ನಾಲ್ಗಣ್ಣುಗ 
(ಎಕ. 1೪, ಹುಣಸೂ ೧೧-೯; 1020); ಇವಂಗೆ ಕೊಡಗೆ ಕಣ್ತುಗ ಸಲ್ವುದೂ 
(ಎಕ. ೫, ಚಿಂಶಾಮ. ೩೧-೩, ಸು. 1050); ಅಕ್ಸಸಾಲೆ ಕಾಳಜೀಗೆ 
ಕೊಟ್ಟಿ ಕೊಡಗೆ (ಎಕ. ೫1೪, ಮಳವ. ೧೨೮-೧ ; 1259) ; ದಾಣಂ 
ಮಾದಳಿಕ ಕೊಡಂಗೆ ಬೆಲೆಕಾರ ಕೊಡಗೆ (ಕಇ. 1, ೫೧-೧೩ ; 1432). 
ಕೊಡಗೆಯ್‌ : ಮಗುನ್ನದ ಕೊಡಗೆಯ್ಕೊಳಗೆ (ಸೌಇಇ. 2-1, 
೭೮-೪೮; 1045); ಊರಿಂ ಬಡಗ ಗಾವುಣ್ಣನ ಕೊಡಗೆಯ್ದೋಂಟದಿಂ 
ಬಡೆಗೆ (ಸೌಇಇ. 2೭1-1, ೬೫-೪೬; :1078). ಶೊಡಿಗಿ : "ಕೊಡಿಗಿ 
ಇನಾಮ್‌' ಪರಾ. ಕೊಡಿಗೆ: ಸುಖದಲಿ ಯಿಹಿರಿ ಎಂದು ಕೊಟ್ಟ 
ಕೊಡಿಗೆಯ ಶಾಸನ (ಮೈಆರಿ, ೧೯೪೬, ೨-೧೯; 1554) ; ಗುದವಿದ 
ಮೇಧ್ಯದ ಹೆಡಗೆ ಕಿವಿಯು ಕಣ್ನೋಳಿಯು ಖೀಜಿನ ಕೆೊೊಡಿಗೆಯ 
ಹೊಲನಹುದು (ಕೈಕವ. ೨-೬-೨). ಸೊಡು ಗೈ: ಗವುಡಂಗೆ 
ಕೊಡುಗೆಯಂ ಮಾಡಿ (ಮೈಆರಿ. ೧೯೩೮, ೩೭-೫; 1175). 
[ಆ ಕೊಡ್ಕು + ಕೆಯ್‌,] 

ಕೊಡಂಗೆಯಿ "ಕೊಡಂಗೆಯ್ಕ್‌' ನೋ. 

ಕೊಡಂಚಿ, ಕೊಡಚಿ, ಗೊಡಚಿ, (ನಾ). ಒಂದು ಜಾತಿಯ ಮುಳ್ಳು 
ಗಿಡ, ಫೊದೆ: ಕಂಟಳಿತ ಪ್ರಸೂನ ಬಲಿಯೊಳ್‌ ನಡೆವಲ್ಲಿ 
ಮುಸನೀಂದ್ರರೆಂಬಿನಂ ಗೆಂಟಿಜಕೊಳೊಪಬ್ಪಿ ತೋರ್ಪ ಮಣಿಕುಟ್ಟಿ ಮಡೊಳ್‌ 
ಪೊಳೆಯಲ್‌ ಕೊಡಂಚಿಗಳ್‌ ಗಂಟೊಡೆದುಣ್ಮಿ ಪೊಣ್ಮುವ ನವಪ್ರಸವಾಳಿ 
ಮಡಲ್ಲ ಮಾಧವೀ ಮಂಟಪಮೇಂ ಮನಂಗೊಳಿಸಿತೋ (ಧರ್ಮನಾ. 
೨-೯೨). ಕೊಡಚೆ: ಪಾರ್ವಾಲಿ, ಕೊಡಚಿ, ಗೊಟ್ಟ(ಮೈಔಗಿ ೭೯. ೧೬೩೩). 
ಗೊಡಚಿ : (೪. 

[ದೇ. ॥ ತಮಿ. ಕೊಣ್ಣ್ಬೈ ; ತುಳು. ಕೊಟ್ಟಿ ಮುಳ್ಳು] 

ಕೊಡಂತಿ, ಕೊಡತಿ, ಕೊಡತೆ, ಕೊಣಚಿ (ನಾ). ಮರದ ಸುತ್ತಿಗೆ; 
ಗುದಿಗೆ: ಉಳಿಯನೂಜಕಿ ಕೊಡಂತಿಯೊಳೆ ಬೆಟ್ಟದಂತೆ (ಸಂ ಪಭಾ. 
೧-೧೦೪ವ) ; ನಿತ್ಕಬಿಂದುಗೆ - ಬೆಡಂಗು, ಕಡೆಂಗು, ಅಡಂಗು,.. 
ಕೊಡಂತಿ, ಪಡ೦ಗು (ಶಮದ.೩೬ಪ್ರಯೋ); ಪೇರೆಂಕುಶದ ನೆತ್ತಿಗಟ್ಟಿಗೆಯ 
ಬಗೆಬಗೆ ಕೊಡಂತಿಗಳ ಸಾಲೊತ್ತರಿಸೆ ನಾನಾ ವಿಚಿತ್ರ ಸಂವರೆ 
ಣೆಯಂ ಸಿಂಗರಿಸಿದರ್‌ ದಂತಿಗೆ (ಲಕ್ಷ್ಮಳಾ. 6-೩-೩). 


ಕೊಡಂದೆ 


ಕೊಡತಿ: “ಕೊಡತಿ ಕೀಲಕಮೆನಿಕ್ಳು ಸತ್ತಿಗೆ ಲೋಹದ ಟಿಂಕಮಕ್ಕು? 
(ಮಂಗರಾ. ೧೧೩-೮); ಇಂತಿವ ಮೀಜಕಿ ವೇಧಿಸಿ ಭೇದಿಸಿಹೆವೆಂಬುವರೆಲ್ಲಾ 
ಎನ್ನ ಕೊಡತಿ ಯ ದಡಿಯಲ್ಲಿ ಬಡಿಯಿಸಿಕೊಂಬ ಬಡಿಹೋರಿಗಳು 
(ಸರ್ವವ. ೧೨೧-೬೨೩) ; ಕನುಳದಳ ಕೊಡತಿಗಳ ಕೈಹಾರೆಗಳನಳವಡಿಸಿ 
ದರು ವಹಿಲದಲಿ (ಕುವ್ಯಾದ್ರೋ. ೩-೩) , ಬಡಿವ ಬಲ್ಲದೆಯೆ ಕೊಡತಿ 
ಯಾಗಲಾ ಭೀಮ ಮಡಿವಳನಂತೊಪ್ಪಿದನು (ನೇಮಿಸಂ. ೨೯-೨೭); ಬಟ್ಟಿ 
ಗಳನ್ನು ಗಟ್ಟಿಸುವ ಕೊಡತಿಯಿಂದಆ ಕ ತ್ರೆ ಯ ಮೈ ಮುರಿಯ 
ಹೊಡೆದನು (ಕಥಾಮಂ. 1೪,೯೭); ಮಾತು ಕೊಡತಯೇಟನಂತೆ 
ಬೀಳುತ್ತಿತ್ತು (ಅನಾಥೆ. ೧೨೫). ಕೊಡತೆ: ಸುಜ್ಞಾನವೆಂಬ ಕೊಡತೆ 
ಯಿಂದ ಆ ಮಡಕೆಖುಂ ತಟ್ಟುವ ಧ್ವನಿ (ಭೈರಸೂ. ೨೫೪); ಅವನೆಂಥ 
ಮನುಸ್ಯನಪ್ಪಾ ಆತನು ಕೊಡತೆಗೂ ಕೂಡ ಸಾಯಲಾರನು (ಪವನ. ೧೪). 
ಕೊಣಚಿ. "ಕಾಮಕೊಣಚಿ' ಪರಾ. 
(ದೇ. ॥ ತಮಿ. ಕೊಟ್ಟಾನ್‌; ಮಲ. ಕೊಟ್ಟಿ ; ತುಳು. ಕುದಂಟ, 
ಕೊದಂಟ] 
ಕೊಡಂದೆ (ನಾ). - ಕೊಡಂಗೈ: ಆಲದಾಮನ ಹೆಂಡತಿ ಅಳ್ವದ್ಬೆ 
ಕಟ್ಟಿಸಿದ ಕೆಜಕೆಯ ೫ ೫ ೫ ಸಿದ ಅರಸಿನ ಕೊಡನ್ನೆಯು ಕೆಜಕಿಗೆ ಸಲ್ವು 
(ಎಕ. ೫, ಚಿಕ್ಕಬ. ೩-೯; 953). [1] 
ಕೊಡಂಬೆ, ಕೂಡಮೆ, ಕೊಡವೆ (ನಾ). ಮೀನು ಹಿಡಿಯುವುದಕ್ಕಾಗಿ 
ಏರ್ಪಡಿಸಿದ ಜೋಡುಬುಟ್ಟ : ನಿತ್ಕಬಿಂದುಗೆ- ಕೊಡಂಬೆ, ಬಣಂಬೆ 
(ಶಮದ. ೩೬ ಪ್ರಯೋ); ಕಿಜು ಗೂಳಿ ಪೆರ್ಗೂಳಿ ಕೊಡಂಬೆ 
ಯಿಡಿರ್ಗಿಜು ಗಟ್ಟಿ ಗೆಯರೆಮಡ್ಡಿ ಸೂಸುಗೊಳ್ಳಳಿಂಬಿವಂ ಕೊಂಡು 
(ಉಾಜಶೇ. ೫-೧೧೪ವ). ಕೊಡಮೆ: (8). ಕೊಡವೆ: ಬೆಸ್ತರು 
ಸುಮಾರು ಇಪ್ಪತ್ತು ಕೊಡವೆಗಳನ್ನು ಒಡ್ಡಿದರು. (ರೂಢಿ). 
[+ ತೆಲು, ಕೊಡಮು] 
ಕೊಡಕನಿ (ನಾ). ಒಂದು ಊರಿನ ಹೆಸರು : ಪರಮೇಶ್ವರ ಭಟ್ಟಾರಕ 
ರ್ಕೊಡಕನಿಯ ಮಹಾಜನಕ್ಕೆ ಸರ್ವ್ವ ಬಾಧಾಪರಿಹಾರ ಬಿಟ್ಟ 
(ಎಕ. ೪111, ಸೊಕಬ. ೧೮-೩ ; 690). [2] 
ಕೊಡಕು (ನಾ). ಡೊಂಕುತನ; ವಕ್ರತೆ; ಕೊಂಕು: (9). 
ಕೊಡಕುಬೀಳು - (ಬಂಡಿ) ಒಗ್ಗಾ ಲಿಯಾಗಿ ಕೊರಕಲಿಗೆ 
ಬೀಳು: (ಕಿ). [?] 
ಕೊಡಕೆ "ಕೊಡಂಕೆ' ನೋ. 
ಕೊಡಕ್ಕೆ "ಕೋಡಕೆಯ್‌? ನೋ. 
ಕೊಡಕೊಳು "ಕೊಡುಕೊಳೆ' ನೋ. 
ಕೊಡಗೈ "ಕೋಡಗ' ನೋ. 
ಕೊಡಗ್ಮ (ನಾ). ೧. ಕೊಡಗು ದೇಶದವನು; ಕೊಡವ: ತೆಲುಗ 
ಮನ್ನೆಯ ಸಾಲಿದೆ ತಿರುಕೊಂಕಣ ಸಲೆ ಕೊಂಗ ತಿಗುಳ ಕೊಡಗರು 
(ಕಂನವಿ. ೮-೩೦) ; ಇಲ್ಲಿ ವಾಸಿಸುವ ಜನರನ್ನು ಕುಡುನರು ಕೊಡಗರು 
ಎಂದು ಕರೆಯುವುದು ವಾಡಿಕೆ (ಮೈವಾಸ್ತು. ೧೭೬). ೨. ಮ್ಲೇಚ್ಛ: 
*ಮ್ಲೇಚ್ಛರೆನೆ ಕೊಡವ ಕೊಡಗರು ೫ (ಮಂಗರಾ. ೧೧೨-೪). 
[ಕೊಡಗು + -ಆ್ಯ) 
ಕೊಡಗ್ಮ್ಗ, ಕೊಡ್ಕ (ನಾ). ಪಶ್ಚಿಮ; ಪಡುವಲು : ಕುಪ್ಪೆಯಿಂ ಕೆಳಗೆ 
ಮೊದಲೂರ ಬಟ್ಟಿಯಿಂ ಕೊದಗಡ ಕೆಯಿ ಕಾಳಿಕವೆಯಾಲ 
(ಕಇ. 1, ೩೦-೬೨; 1177). ಕೊಡ್ಯ: ಸಲಬೆನ್ಶಿಯರ ಕೊಡಗೈ ಎಜಕಿ 
ಹಂಬಾಳಿಂ ಅನೆಯರ ಕೊಡಗೈಂ ಳೊಡಕೆ ಎಡೆ ನಟ್ಟ ಕಲ್ಲಂ 
(ಎಕ. 111, ನಂಜನ. ೧೯೯-೧೭; ?.. ಕೃಶಾ.). 
(ದೇ. ಗ ಶಮಿ, ಕುಡಗ;; ಮಲ, ಕುಡಕೆ) 


ಗೀ 


30 


40 


ಕೊಡಗು 


ಕೊಡಗಂಬೊಲ (ನಾ). ಪಶ್ಚಿಮ ದಿಕ್ಕಿನಲ್ಲಿರುವ ಹೊಲ: ನಾವಿದಿಗೆಯ 
ತಮ್ಮ ಕೊಡಗಂಬೊಲದ ಮಾಣಿಕೇಸ್ವರದ ಕೋಲ ನೂಲಯ್ತತು 
ಮತ್ತರ್ಕ್ಯೆಯೃಮಂ ಆ ಕೋಲಲೊಂದು ಮತ್ತರ್ತ್ಕೋಂಟವೊಂದು 
ಮತ್ತರ್ಗ್ಗದ್ದೆ (ಸೌಇಇ. ೫೫, ೧೧-೫೧ ; 1140). (ಕೊಡಗೈ + ಪೊಲ] 
ಕೊಡಗತ್ತಿ (ನಾ). ಕುಡುಗೋಲು : ನಡುವಿನೊಳ್‌ ಕೊಡಗತ್ತಿ ಕಟ್ಟಿ 
(ಸೌಗಂಧಿ. ೫೧-೫). [« ತುಳು. ಕೊಡಂಕತಿ] 
ಕೊಡಗನೂರ್‌ "ಕೊಡಂಗನೂರ್‌' ನೋ. 
ಕೊಡಗಸಾಲೆಗಿಡ (ನಾ). ಒಂದು ಸಸ್ಯ: (ಮೈಡಿಗಿ. ೬೬-೧೩೬೫). 
[ಕೊಡ್ಕ 4 ಕಸಾಲೈ (ಆ ಕುಸಾಲೆ) * ಗಿಡ (ಆ ಗಿಡು)] 
ಕೊಡಗಿ "ಕೊಡಂಗೆಯ್‌ ನೋ. 
ಕೊಡಗಿಗದ್ದೆ (ನಾ). ಉಂಬಳಿಯಾಗಿ ಕೊಟ್ಟ ಗದ್ದೆ ; ಆ ಬೆನಕ 
ಗಉ-ಗಂಗೆ ಕೊಡಗಿಗದ್ದೆ ಸಲಗೆವೊಂದು (ಎಕ. ೫1, ಚಿತ್ರದು. ೧೨-೨೭ ; 
1286). [ಕೊಡಗಿ (ಆ ಕೊಡಂಗೆಯ್‌,) * ಗದ್ದೆ (ಆ ಗಟ್ಸ್‌) 
ಕೊಡಗಿತಿ (ನಾ). ಕೊಡಗು ದೇಶದವಳು ; ಕೊಡಗಿನ ಹೆಣ್ಣು : 
ಬಡನಡುವಿನ ಬಟ್ಟಿ ಕುಚದ.ಸೌಂದರಿಯದ ಕೊಡಗಿತಿಯೆರು ರಾಜಿಸಿದರು 
(ಕಂನವಿ. ೨೧-೮೬). [ಕೊಡಗ + -ಇತಿ, (ಆ. -ಇತ್ತಿ)] 
ಕೊಡಗಿಗೆಲಕ್‌, ಕೊಡಗೆತೆಟ್‌, ಕೊಡಿಗೆಕೆರೆ (ನಾ). ಉಂಬಳಿಯಾಗಿ 
ಬಿಟ್ಟ ಕೆರೆ; ಕೊಡಗೆಯಾಗಿ ಕೊಟ್ಟ ಕೆಕೆ (?) : ಚಿಕ್ಕಗವುಣ್ಣನ 
ಕೊಡಗಿಗೆಜಕಿಯಲಿಂ ಮೆಯ್ಮು ಕೋಡಿಯಿಂದೊಳಗಾದ (ಎಕ. ೪, ಹಾಸನ. 
೫೩-೬೦ ; 1170). ಕೊಡಗೆಕೆಐಕೆ : ನಾಉ ಆ ಕೊಡಗೆ ಕೆಣಿಯನು 
ಬರುವ ಅವನೊಬ ತಿರಿಗಿ (ಎಕ. ೫1೪, ಗುಂಡ್ಲು ಪೇ. ೧೦೩-೧೯; 1555). 
ಕೊಡಿಗೆಕೆರೆ: ಸರಕಾರದಕೆರೆಗಳಿಗೂ ಕೊಡಿಗೆಕೆರೆಗಳಿಗೂ ಮರಮ್ಮತ್ತು 
ಮಾಡಿಸತಕ್ಕದ್ದು (ಮಹಾವಂ. 11, ೭೪). 
[ಳೊಡಗಿ (ಆ ಕೊಡಂಗೆಯ್ಟ್‌) + ಕೆಆಕ] 
ಕೊಡಗಿದಾರ, ಕೊಡಿಗೆದಾರ (ನಾ). ಕೊಡುಗೆಯನ್ನು ಪಡೆದವನು; 
ಇನಾಮುದಾರ : (ಕೈಸ್ಸಗೆ. ೫೫೩). ಕೊಡಿಗೆದಾರೆ : ಕೊಡಿಗೆದಾರರ 
ಪೈಕಿ ಒಂದಾನೊಂದು ಕೊಡಿಗೆದಾರನಿಗೆ , . . ಆಧಾರವಿಲ್ಲದೆ ಇದ್ದರೆ 
(ಮಹಾವಂ. 1, ೭೪). [ಕೊಡಗಿ (ಆ ಕೊಡಂಗೆಯರ್ಗ್‌) + -ದಾರ್ಯ] 
ಕೊಡಗಿಮಾನು "ಕೊಡಗಿಮಾನ್ಯ' ನೋ. 
ಕೊಡಗಿಮಾನ್ಯ, ಕೊಡಗಿಮಾನು, ಕೊಡಗೆಮಾನ್ಯ, ಕೊಡಿಗೆ 
ಮಾನ್ಯ (ನಾ). ಉಂಬಳಿಯಾಗಿ ಬಂದ ಭೂಮಿ: ತನಗೆ ಕೊಡಗಿ 
ಮಾನ್ಯವಾಗಿ ನಡೆವ ಗದ್ದೆ (ಎಕ. ೪1, ಕಡೂರು. ೨೪-೨೫ ; 1148). 
ಕೊಡಗಿಮಾನು : ಸಂದಕರಿಯ . . , ಕೊಡಗಿಮಾನಿನಲ್ಲಿ (ಎಕ. ೪1, 
ಶೃಂಗೇರಿ. ೨೯-೧೫; 1416). ಕೊಡಗೆಮಾನ್ಯ: ತಮಪ್ಪಗೌಡನಿಗೆ ಬಿಟ್ಟು 
ಕೊಟ್ಟಿ ಕೊಡಗೆಮಾನ್ಮ (ಎಕ. ೫ (5), ಬಾಗೇಪ. ೯೨-೩ ; 17ನೆಯ ಶತ). 
ಕೊಡಿಗೆಮಾನ್ಯ : (9). [ಕೊಡಗಿ (ಆ ಕೊಡಂಗೆಯ್ಸ್‌) * ಮಾನ್ಯ] 
ಕೊಡಗಿನಿ (ನಾ). ಕೊಡದಂತಿರುವ ಕೆವಿ: 
ಕೊಡಗಿವಿಯವನು: ಕೊಡದಂತೆ ಕಿವಿಗಳುಳ್ಳವನು; 
ಕುಂಭಕರ್ಣ : ಕೊಡಗಿವಿಯವನೆ ನಿದ್ರಾತರುಣಿಪರಿರಂಭಣದೆ ನಿನ್ನದು 
ಬರಿದೆ ಅವಸರದಪ್ಪಿ ದಶಕಂಧರನು ಜಾಗರಿಸಿ (ರಘುವಂ. ೧೨-೮೧). 
[ಕೊಡ + ಕನ್ನಿ] 
ಕೊಡಗು (ನಾ). ಒಂದು ಪ್ರದೇಶದ ಹೆಸರು: ಮಲೆಯಾಳ ಕೊಡಗು 
ಬಾಹ್ಲಿಕಾ:ಮಲೆಯ ಮಧು ಚೋಳದೇಶದ ರಾಯರು ಬಲದೋಣಕಿದರು 
ಚಕ್ರಧರಗೆ (ಛಭರಚ. ೨೨-೫೬), ಕೊಡಗು ಕೊಂಕೆಣ ಕೊಂಗ 
ಮಲೆಯಾಳ ರಾಜ್ಯದ ಬಡಿಹೋರಿಗಳು ಮನ ನಡುಗಿ (ಕಂನವಿ. ೬-೩೨). 
[ದೇ. ॥ ತಮಿ. ಮಲ. ಕುಡಗ) 


ಕೊಡಗುಕತ್ತಿ 


ಕೊಡಗುಕತ್ತಿ (ನಾ). ಕೊಡಗರು ಉಪಯೋಗಿಸುವ ಅಗಲವಾದ 
ಹಾಗೂ ತುದಿಯಲ್ಲಿ ಕೊಕ್ಕಿನಂತೆ ಬಾಗಿರುವ ಖಡ್ಗ: (ಕಿ). 
[ಕೊಡಗು + ಕತ್ತಿ] 
ಕೊಡಗುಮಲೆ (ನಾ). ಕೊಡಗು ದೇಶದ ಬೆಟ್ಟಿ: ಅಕ್ಕಿ ಹುಡಿ 
ಹಿಟ್ಟುಗಳ ತುಂಬಿ ಕೊಡಗುಮಲೆಯ ಸಾರಿದರು (ಕಂನವಿ. ೧೧-೪೬). 
[ಕೊಡಗು + ಮಲೆ] 
ಕೊಡಗೂಸು, ಕುಡಗೂಸು, ಕುಡುಗೂಸು, ಕೊಡುಗೂಸು (ನಾ). 
ಎಳೆಯ ವಯಸ್ಸಿನವಳು ; ಮದುವೆಯಾಗದ ಹುಡುಗಿ; ಕನ್ಯೆ; 
ಕುಮಾರಿ: "ಕುಮಾರೀ, ಕನ್ಯಾ -ಈ೨ ಕೊ(ಡು)ಡಗೂಸು 
(ಹಲಾಯು. ೭೯-೩೨೯); “ಕೊಡಗೂಸು ಕನ್ನೆ ಕೊಟ್ಟಾಕೂಸು ವರ್ಯ? 


(ಮಂಗರಾ. ೮೯-೨) ; ಅಜುವರುಂ ಕೊಡಗೂಸುಗಳುಪವಾಸಂಗೆಯ್ದು | 


(ವಡ್ಡಾರಾ. ೧೧೫-೧೭); ಕೊಡಗೂಸೆಂಬುದು ಪೆಜರೊಡವೆ 
(ಪಂಪಭಾ. ೩-೨೫ ವ) ; ಕೊಡಗೂಸಿನೊಳಗಣ ಮೊಲೆ ಮುಡಿಯ ಹಡೆದ 


ತಾಯಿ ತಂದೆಗಳೆಂದಡೆ ಕಾಣಿಸಿಕೊಡಬಲ್ಲರೆ (ದೇದಾಪ್ರ. ೧೦೦-೪); ಕಾಸಿ | 
ಚಿನಿಪಾಲಂ ಕೊಡುವವಳು ನಿಮಗೆ ಕೊಡಗೂಸು (ಬಸಪು. ೯-೩೮); |15 


ಕೊಡಗೂಸುಗಳು ಬಂದು ಹೊಕ್ಕರಾ ಮನೆಗಳು ತಡೆಯದೆ ಪ್ರಾಯ 
ವೇಆಂಪುವು (ಭರಚ. ೧೫-೩೧). ಕುಡಗೊಸು: *ಕನ್ಮಾಐಕುಡಗೂಸು* 
(ಕಾಶಕೃ. ೩೮). ಕುಡುಗೊಸು: ನಾಂ ಕಂಡುಗೂಸಪ್ಪೆನದು 
ಕಾರಣದಿನೆಮ್ಮ ತಾಯಲ್ಲಿಗೆ ಪೋಗಿ ಬೇಡಾ (ಪಂರಾಮಾ. ೪-೬೧ ವ). 
ಕೊಡುಗೂಸು: ಅಮೂಲ್ಯ ಮಣಿಗಣಭೂಷಿತೆಯಾಗಿ ನಡುವಿರುಳ್‌ 
ಬರ್ಪ ಕೊಡುಗೂಸಂ ಜಡಿದು ಪಿಡಿತಂದೊಬ್ಬಿಸದೆ ಕಳಿಸಿ 
(ಸುಕುಮಾ.೭-೨೭), ಕೊಡುಗೂಸು ಮದುವೆಯಂ ಬೆಳಸುಳ್ಳಂ ಮಟಕಿಯಂ 
ನೆನೆನಂತು (ಧರ್ಮಾಮೃ. ೩-೧೯೦); ಅನ್ಯಾಯಂ ಕೊಡುಗೂಸಿನೊಳ್‌ 
ಕುಡದ ಮುನ್ನಂ ಬಂದು ಕೂಡಿರ್ಪುದು (ಜಗವಿ. ೧೭-೧೨೬) 
ಕೊಡಗೂಸಾಗಿಸು - ಹೆಣ್ಣಾಗಿಸು; ನಿರ್ವೀರ್ಯವಾಗಿಸು (?) : 

ಕೊಡಗೂಸಾಗಿಸಿದತ್ತು ನಿನ್ನತುಳ ಬಾಹಾಸಾಹಸಂ ಸಿಂಗಮಂ ಸಿಡಿಲಂ 
ಮಾರ್ಪೊಡಮೆಮ್ಮನಿಂದುವರೆಗುಂ ಮಾಯಾಂಪರಿಲ್ಲೆಂದು ಮಾರ್ನುಡಿ 
ಯಾಯ್ತು (ಅನಂಪು. ೧೩-೮೦). [ಕೊಡ * ಕೂಸು] 

ಕೊಡಗೂಸುತನ, ಕೊಡುಗೂಸುತನ (ನಾ). ಕನ್ನೆತನ; 
ಕನ್ನೆಯಾಗಿರುವಿಕೆ: ಕೊಡಗೂಸುತನದ ಭಯದಿಂ ನಡುಗುವ ಕನ್ನಿಕೆಯ 
(ಸಂಸಭಾ. ೧-೯೨) ; ಎಸೆದುದು ನಿಸಹಮಳ ಕೊಡಗೂಸುಶನಂ 
(ವರ್ಧಪು. ೯-೧೯). ಕೊಡುಗೂಸುತನ: ಮಾಸರಮಾಯ್ತನಳೊ 
ಳೊಗೆದ ಕೊಡುಗೂಸುತನಂ (ರಸರ. ೧-೨೬). (ಕೊಡಗೂಸು---ತನ) 

ಕೊಡಗೂಸುವೆಣ್‌ (ನಾ). - ಕೊಡಗೂಸು : ಕಳಸ ಕನ್ನಡಿವಿಡಿದು 
ಕೊಡಗೂಸುನೆಣ್ಗಳುಜ್ವಲ ಮಂಗಳಾನಕಂ ಸಹಿತಿದಿರುನಂದು 
(ಸೌಂದಪು. ೫-೯೫). [ಕೊಡಗೂಸು * ಪೆಣ್‌] 

ಕೊಡಗೆ "ಕೊಡಂಗೆಯ್ಕ್‌' ನೋ. 

ಕೊಡಗೆಕೆಅ "ಕೊಡಗಿಗೆಟಿ' ನೋ. 

ಕೊಡಗೆಚ್ಚಲ್‌ (ನಾ). ಕೊಡದಂತೆ ದೊಡ್ಡದಾಗಿರುವ ಕೆಚ್ಚಲು: 
ಕಾಮಧೇನುವಿನ ಕೊಡಗೆಚ್ಚಲಂ ಪಾಲ್ಗಕೆದು ಗೆಯ್ದ ಪಾಯಸಂ 
(ಶ್ರೀರಾಮಾ. ೧೪-೨೫೫). `[ಕೊಡ್ಡ + ಕೆಚ್ಚಲ್‌] 

ಕೊಡಗೆದೆಲ್‌ (ನಾ). ಕೊಡಗೆಯ ಮೇಲೆ ಹಾಕುವ ಕಂದಾಯ: 
ಕೊಡಗೆದೆಜ್‌ಯ ಕ್ರಮವೆಂತೆಂದರೆ, , . ಖ ೨೦ನೆಯ ಕೊಡಗೆದೆಜಕಿನು 
(ಎಕ. 2೭1೪, ಗುಂಡ್ಲು ಪೇ. ೧೦೩-೧೫ ; 1533). 

[ಕೊಡಗೆ (ಆ ಕೊಡಂಗೆಯ್ಕ್‌) + ಕೆಬ್ಕ್‌] 
ಕೊಡಗೆಮಾನ್ಯ "ಕೊಡಗಿಮಾನ್ಯ? ನೋ. 


೨೧೭೦ 


ಕೊಡತಿವಣ 


ಕೊಡಗೆಯ್‌ "ಕೊಡಂಗೆಯ್ಕ್‌' ನೋ. 
ಕೊಡಗೆಯ್ದೋಂಟಓ (ನಾ). ಉಂಬಳಿಯಾಗಿ ಪಡೆದತೋಟಿ: ಗಾವುಣ್ಣನ 
ಕೊಡಗೆಯ್ದೋಂಟದಾ ಬಡಗ ಕೆರೆಯ ಕೆಲಸಕ್ಕೆಂದು (ಸೌಇಇ, 2೭1-1, 
[ಕೊಡಗೆಯ್‌ (೮. ಕೊಡಂಗೆಯ್ಸ್‌) + ತೋಂಟ] 
| 5 | ಕೊಡಗೆಹೊಲ (ನಾ). ಉಂಬಳಿಯಾಗಿ ಪಡೆದ ಭೂಮಿ : ಬಯಿಚಪ 
! ಗಉಡನು ತಿಂನುಣಗೆ ಕೊಟ್ಟಿತರ ಕೊಡಗೆ ಹೊಲ (ಎಕ, ೫ (5), 
ಕೋಲಾರ, ೩೦೮-೪ ; 16ನೆಯ ಶತ). 
[ಕೊಡಸೆ (£ ಕೊಡಂಗೆಯಂ) * ಹೊಲ (೮ ಪೊಲ)) 
ಕೊಡಗೈ "ಕೊಡುಗೈ? ನೋ. 
ಕೊಡಗೊಳ್‌ (ಕ್ರಿ). ಕೊಡವನ್ನು ತೆಗೆದುಕೊಳ್ಳು : ಜೆಲಗಸೆ ತೀವಿ 
ಕೊಂಡು ಕುಡಿಯಲ್‌ ಮೊಗೆಯಲ್‌ ಕೊಡಗೊಂಡು ತಿರ್ದಿ ಬಚ್ಚಲ 
ನೆಲೆಡೋಂಟಡೊಳ್‌ ಪರಿಯಿಸಲ್‌ (ಅಜಿಪು. ೬-೪೫). [ಕೊಡ್ಕ * ಕೊಳ್‌] 
। |ಕೊಡಚಗ (ನಾ). ಒಂದು ಬಗೆಯಸಸ್ಯ: ಕೊಡಚಗ, ಕೊರಸಿಗನ 
[7 


೬೫-೪೭; 1029). 


10 
1 


«ಕುರ್ಚಿ (ಮೈಔಗಿ. ೪೪-೮೬೬). 
ಸೊಡಚಿ "ಕೊಡಂಚಿ? ನೋ. 
ಕೊಡಚು (ಕ್ರಿ). ೧. ಕಿವಿಯೊಳಗಿನ ಗುಗ್ಗೆಯನ್ನು ಬೆರಳಿನಿಂ 

ದಾಗಲಿ, ಕಡ್ಡಿಯಿಂದಾಗಲಿ ಹೊರಗೆ ತೆಗೆ. ೨. ಪಾತ್ರೆಗಳೊಳಗಿನ 

ಕೊಳೆಯನ್ನು ಉಜ್ಜಿ ಹೋಗಲಾಡಿಸು: (8). [ಆ ಕೊಡೆ * -ಚು] 
ಕೊಡಚೆ (ನಾ). ಒಂದು ಬಗೆಯ ಪಕ್ಷಿ: ಭ್ರಮರಂಟೆ ಕೊಡಚಿ 
ಶುಕವಿನುತ ಕೋಗಿಲೆ ಮುಖ್ಯಯಖಿಳಾಂಡಜಾತಾಂಡ ಧ್ವನಿಗೈಯೆ 

(ನವಮೋ. ೬-೨೨). 

[ಈ ಶಬ್ದವು "ಕೊಂಚೆ' ಎಂಬುದರ ಅಪಲಿಖತವಿರಬಹುದು] 
ಕೊಡತ್ಕ "ಕೊಜೆತ' ನೋ. 
ಕೊಡತ್ಯ "ಕೋಡ್ಕು' ನೋ. 

ಕೊಡತ್ಯ (ನಾ). ಓಟಕ್ಕೆ ತಡೆಯಾಗುವಂತೆ ಪ್ರಾಣಿಯ ಕೊರಳಲ್ಲಿ 

ಕಟ್ಟುವ ಕೋಲು, --ಹಾಸುಗೋಲು: “ಛಳಿ ಹಾಸುಗೋಲು 

ಪುಣ್ನೋವುಗಳೊಳಂ ಕೊಡ (ಪಾಕಾಂ. ಡೆ)ತ? (ಶಬ್ದಮಂ.` ೯೮); 

ಕೋಡಗವ ಹಿಡಿದು ಕೊಡತಕ್ಕೆ ಹಾಕಿಹೆನೆಂದು ಹೋದರೆ ಊರನೆಲ್ಲಾ 

ನುಂಗಿತ್ತು (ಸಿದ್ದೇವ. ೩೪೩). [ಜೀ. ॥ ತೆಲು. ಕೊಣಕ] 

30! ಕೊಡತಿ "ಶೊಡಂತಿ' ನೋ. 

ಕೊಡಶಿಮನ್ಯ (ನಾ). ಬಡಗಿ, ಕಮ್ಮಾರ, ಮೊದಲಾದ ಕೊಡತಿ 
ಕೆಲಸ ಮಾಡುವವರಿಗಾಗಿ ಉಂಬಳಿ ಹಾಕಿಕೊಟ್ಟಿ ಭೂಮಿ: 
ಚಿಂನಯಂಗಉಡರು ಬಳೆಯದೆ ಮಡಿವಳತಂಮದ ತಿಂಮನಿಗೆ ಕೊಡತಿ 

ಮನ್ಮ (ಎಕ, 1x (5), ಬೆಂಗಳೂ. ೧೭೮-೯ ; 1700). 

(ಕೊಡತಿ (ಆ ಕೊಡಂತಿ) 4 ಮನ್ಯ (ಆ ಮಾನ್ಯ)] 
ಕೊಡಕಿಮಾನು (ನಾ). (ಕರಾ) ಒಂದು ಜಾತಿಯ ಮಾನು: 
ಕೊಡತಿಮಾನೆಂಬ ಒಂದು ಜಾತಿಯ ಹುಲಿಮಾನು ನಮ್ಮ ಸಾಗರದಲ್ಲಿ 
ಇರುವುದು (ಬಾಲಪ್ರ. 11, ೯೬೧). [ಕೊಡತಿ * ಮಾನ್ನು (ಆ ಮಾನ್‌,)] 
ಕೊಡತಿವಣ (ನಾ). ಕೊಡತಿ ಕೆಲಸಮಾಡುವವರ ಮೇಲೆ ಹಾಕಿದ 

ತೆರಿಗೆ: ಬೀರವಣ ಕೊಡತಿವಣ ಕತ್ತರಿವಣ ಆಡೆಕಲುವಣ . . . 

ಕುಂಬಜಬಿಟ್ಟಿ ಕಂಮಜವಿಟ್ಟಿ ಯಿವೊಳಗಾಗಿ (ಮೈಆಂ. ೧೯೩೨, 

೧೬-೩೧ ; 1069) ; ಕುಮಾರಗಾಣಿಕೆ ವಿಜಯ ಬೀರವಣ ಕೊಡತಿವಣ 
ಪೂರ್ವ್ವಾಯ ಮತ್ತಂ ಆರ್ಪೂರ್ವ್ವಾಯ ವೊಳಗಾಗಿ 
(ಮೈಆರಿ. ೧೯೪೦, ೩-೨೬; 1206); ವಿಜಯ ವೀರವಣ ಘ ೧ ಕೊಡತಿ 
ವಜ ಸ 3 ಅಂಕು'ಗ ೮೫ ಪ ೯ ಖಾಣಸಲಗೆ (ಎಕ. ೪, ಹಾಸನ. 
[ಕೊಡತಿ (4 ಕೊಡಂತಿ) * ಪಣ) 


35 


ಖಾಣ , , 


| OL; 1290), 


ಕೊಡತಿನಲೆ 


ಕೊಡತಿವಲೆ (ನಾ). ಒಂದು ಬಗೆಯ ಬಲೆ: ತಡಿಕೆನಲೆ ತಟ್ಟವಲೆ 
ಹಾಸುವಲೆ ಬೀಸುವಲೆ ಕೊಡತಿನಲೆ ಕೋಲುವಲೆ ತಳ್ಳಿವಲ್ಲ, , , 
ಹೊಜಕಿಗಳ ಬೇಡವಡೆ ನೆರೆದುದು (ಹಚಕಾ. ೫-೮), [ಕೊಡತಿ + ಬಲೆ] 
ಕೊಡತಿವುಲು (ನಾ). ಒಂದು ಬಗೆಯ ಹುಳು: ಗಾಳಿ ಸುಟೀದು 
ಸುಟ್ಟುಜಕಿಗಳೊಗೆವೊಡಂ ಕೊಡತಿವುಟುಗಳಿ(ಆ)ಟ್‌ದಾಡುತಿರ್ಪೊಡಂ. .. 
ಇವ ನೋಡಿ ಪೇಟ್‌ ಮಟಯಧಿಕ ತಾನೆಂಬುದಂ (ಅಟ್ಟಮ. ೨-೧). 
[ಕೊಡತಿ (ಆ ಕೊಡಂತಿ) * ಪುಟು] | 
ಕೊಡತೆ "ಕೊಡಂತಿ' ನೋ. 
ಕೊಡನಾಡು (ನಾ). ಒಂದು ಸೀಮೆಯ ಹೆಸರು : ಸಾಂತಳಿಗೆ ಸಾಸಿರ | 
ಬಳಿಯ ಕೊಡನಾಡು ಮೂವತ್ತರೊಳಗಣ ಕುಡಿಗೆರಿಯ ಮನ್ನೆ ಯ ;10 
ವೊಳಗಾಗಿ (ಎಕ. ೪11, ಶಿಕಾರಿ, ೫೩-೨೬ ; 1027). | 
(ಕೊಡ + ನಾಡು] 
ಕೊಡನಾರಿ, ಕೊನ್ನಾರಿ, ಕೊರನಾರಿ (ನಾ). ಒಂದು ಬಗೆಯ 
ಮೂಲಿಕೆ; ಭದ್ರ ಮುಸ್ತೆ: “ಮಂಸ್ತಾದ ಕೊಡನಾರಿ (ಕೊನ್ನಾರಿ)” | 
(ಕಾಶಕೃ. ೨೬೦); ಕೊಡನಾರಿ ಗೆಡ್ಡೆ. . . ಶುಂಠಿ ಇನರ ಕಷಾಯ 1 


ವನಾದರೂ ಕೊಡಿಸಲು ವಾತಜ್ವರ ಹರ (ವೈದ್ಯಸಾ. 1, ೫೮); 
ಗಂಡು ಕುರುಚೀಬೇರು, ಅಮರದವಳ್ಳಿ, ಕೊಡನಾರಿ ಗೆಡ್ಡೆ, ಇವಂ 
ಕಸಾಯವಿಕ್ಕಿ ಸೇವಿಸಿದರೆ ವಾತಜ್ವರಂ ಕೆಡುಗುಂ (ಸಕವೈ. ೬೬), 


ಕೊನ್ನಾರಿ: ತುಂಗೆಹುಲ್ಲು, ಕೆನ್ನಾರಿಗೆಡ್ಡೆ (ಮೈಡಗಿ ೨೮-೫೩೬); ಆಳಿಲೆ | 
ಕಾಯಿ, ಪರ್ಪಾಪ್ಟಕ, ಕೊನ್ನಾರಿ . . . ಅಸ್ಟಾವಶೇಷವಾಗಿ ಕಾಸಿ [20 
ಪಾನವ ಮಾಡಿಸಲು ರುಗ್ದಾಹಸನ್ನಿ ಶಮನವಹುದು (ಸಕವೈ. ೧೫೫). 
ಕೊರನಾರಿ: (8). (1) 
ಕೊಡಪಾನ, ಕೊಡಪಾನೆ (ನಾ). ಜ ಕೊಡ: ತಾಮ್ರದ ಭಾಂಡತತಿ 
ಪೊಂಬೆ ಳ್ಳಿ ಗೊಪ್ಪರಿಗೆ ಕೊಡಪಾನ ಗಿಂಡಿ ಪರಿಯಣ ಪಡಿಗ 
(ಚೆಬಪು. ೪೭-೪೦); ಗುಡಿ ದೂಸ ಕೊಪ್ಪರಿಗೆ ಕೊಡಪಾನಮನ್ನಿತ್ತು |25 
(ಲಿಂಗಪು. ೩೬-೨೪); ನೀರು ತುಂಬಿದ ಕೊಡಪಾನವನ್ನು ಸೊಂಟದ 
ಮೇಲಿಟ್ಟು (ಮಲೆಮ, ೧೬); ಕೊಡಪಾನ ಬಾವಿಗಿಳಿಸಿ ಮಾಯಲು 
ಮುಂದಾದೆ (ನಾಚಿಕೆ. ೪೫. ಕೊಡಸಪಾನೆ: (8). 
[ಕೊಡ್ಕ * ಪಾನ] 
ಕೊಡಸಾನೆ "ಕೊಡಪಾನ? ನೋ. 
ಕೊಡಪಿಸು, ಕೊಡವಿಸು (ಕ್ರಿ). ಒದರು; ಕೊಡವಿಹಾಕು; ತೆಗೆದು 
ಹಾಕು: ಕಡೆಯಾಣಿ ಜೊಂಬೆಗೆ ಕವಿದಿರ್ದ ದೂಳಿಯ ಕೊಡಸಿಸಿ 
ಪೊಳಸಿಕ್ಕಿ ದಂತೆ(ಕವಿಚ. 111, ೧೪೩, ಗೋಮಟೇಶ್ವರ ಚರಿತೆ). ಕೊಡವಿಸು: 
ಮನೆಯ ಧೂಳು ಕೊಡವಿಸಬೇಕು (ರೂಢಿ). [ಕೊಡಪು + -ಇಸ್ಕು) 
ಕೊಡಪು, ಕೊಡವು, ಕೊಡಹು, (ಕ್ರಿ). ೧. ಒದರು; ಜಾಡಿಸು; |35 
ಅಲ್ಲಾಡಿಸು : “ಕೊಡಪು- ಕರ ವಿಕೀರ್ಣೇ * (ಶಮಧಾ) ; ಮುತ್ತಿದರ್‌ 
ಕೆಡಪಿದರ್‌ ಕೊಡಸನಿದರ್‌ ಮಡಪಿದರ್‌ (ಜೆಬಪು. ೩೧-೪೬) ; ಕೊಡಂಕಿ 
ತುಡುಂಕಿದ ಗೋವಳನಂ ಕೊಡವಿ ಕೆಡನಿ (ರಾಜಕೇ. ೬-೧೧ ವ); ಹಯಂ; 
ಕೊಡಳಫೆ ಬೆನ್ನಿಂದಂ ಪಡಲ್ವಟ್ಟಿರಂ ಕಳೆದು (ಚಿಕವಿ.೫-೨೩); ಹೆಚ್ಚಳವನುಂ 
ಕೇಳಿ ಸಂಭ್ರಮುಂಗೊಳುತಮಿರೆ ಕೊಡವಿ ಕಿವಿಗಳನು ನಿಮಿಕೆ (ನೆಂಕಾರಾ. 
ಕೊಡವು: ೧. ತಡವರಿಸುತೇಳುತ್ತ ಬೀಳುತ ಕೊಡವು 
ತೊಬ್ಬರನೊಬ್ಬರು (ಕುವ್ಯಾವಿ. ಓರಿಇ, ೪-೭೩) ; ಕೊಡವುತ್ತುಂ au] 
ಕೇಸರಪ್ರತತಿಯಂ (ವಿಷ್ಣುಪ. ೫-೨೪೬); ಹಾಸಿಗೆಯನ್ನು ಮರಳಿ | 
ಎಂದೂ ಕೊಡವಿ ಸುತ್ತಿ ಕಟ್ಟಟ್ಟ ಹಾಗೆಯೇ ಕಾಣುವು ದಿಲ್ಲ! 
(ಸಾಹಿಜೀ. ೪೬). ೨. ಬಿಟ್ಟುಬಿಡು; 'ಕಳೆಚು; ವಿಸರ್ಜಿಸು: ಸುನಂದ 45 
ಯೋಡನೆಗಳನ್ನು ಕೊಡವಿ ಕೆಳಗಿಳಿದು ಬಂದಳು (ದೂಬೆಟ್ಟ. 


50 


id 


೫-೧-೧೫). 


೭೦). 


| 3 


೨೧೬೭೧ 


i 
| 
| 


ಕೊಡಲಗದ್ದೆ. 


ಕೊಡಹುು : ೧. ಗಡಣದೊಳುಂಬವರೆಲ್ಲಂ ಹಡಿಕೆಯ ನಾತಕ್ಕೆ ಪೇಸಿ 
ಯೋಗಡಿಸಿ ಮೂಗಂ ಪಿಡಿದುಣಿಸಂ ತೊಣಕಿದಿರೆ ತಲೆಗೊಡಹದೆ ಬಹು 
ಧನಿಯುಣಲೈ ಕಂಡು (ಧರ್ಮಪ. ೨-೫೯); ಏನಿದದ್ಭುತವೆನುತ ತಲೆಯನು 
ತಾನೆ ಕೊಡಹಿದನು(ಕುವ್ಯಾದ್ರೋ ೧೪-೪೪); ಹತ್ತಿದಮೆಯ್ದೂಳ ಕೊಡಹಿ 
ಕರವ ಹಿಡಿಡೆತ್ತಿದಳಬುಜಾಯತಾಕ್ಷಿ (ನೋಹತ. ೮-೨೬); ಹಲ್ಲೆಲ್ಲ 
ಕನಡೆಯ ಚೀಲವ ಕೊಡಹಿದಂತುದಿರ್ದುವು ಧರೆಗೆ (ಭರಚ. ೩೬-೮೮). 
೩. ಕಡೆ; ಮಧಿಸು : ಭದ್ರಮುಸ್ತೆ . . . ಧಾತಕೀ ಕುಸುಮ ಇಷ್ಟನು 
ಕೈಯಲ್ಲಿ ಕೊಡಹಿದ ಮಜ್ಜೆಗೆಯಲ್ಲರೆದು ಕೊಡಲು (ನೈದ್ಯಸಾ. 1, ೨೧೩). 
[ದೇ. ! ಮಲ. ಕುಡಯು ; ಕೊಡ. ಕೊಡಂಸ್‌; ಶುಳು. 

ಕುಡುಪು] 

ಕೊಡಬೀಸ "ಕೊಡವೀಸ' ನೋ. 

ಕೊಡಮಳೆ (ನಾ). ಕೊಡದಿಂದ ಸುರಿದಂತೆ ಬೀಳುವ ಮಳೆ; ಕುಂಭ 
ಜ್ರೋಣ ಮಳೆ : ಕೊಡಮ[ನಾಕಾಂ. ವ]ಳೆಯನು ಕಟ್ಟ ಬಲ್ಲನ ಮಳೆಯ 
ವಗಡಿಸಬಲ್ಲುದೆ (ಕುರಾಸಾಂ. ೨೦-೧೫). [ಕೊಡ್ಮ * ಮಳೆ (ಆ ಮಲಕಿ)) 

3| ಕೊಡಮಾವು (ನಾ). ಒಂದು ಬಗೆಯ ಸಸ್ಯ (?) : “ಜಂತುನಾಶನಃ - 
ಕೊಡಮಾವು* (ಓಷಧಿ. ೬೧). [2] 

ಕೊಡಮುರುಕ (ನಾ). ಒಂದು ಜಾತಿಯ `ಸಸ್ಯ: ಕೊಡಡಗ, 
ಕೊರಸಿಗನ ಗಿಡ, ಕೊಡಮಂರುಕ..., ಕುರ್ಚಿ (ಮೈಔಗಿ. ೪೪-೮೬೬), ಕ್ಷಿ 

ಕೊಡಮುರ್ಕ (ನಾ). ಒಂದು ಜಾತಿಯ ಸಸ್ಯ: ಬೆಪ್ಪಾಲೆ... 
ಕೊಡಮುರ್ಕ (ಮೈಡಿಗಿ. ೭೮-೧೬೧೩). (1) 

ಕೊಡಮೂಕ (ನಾ). ಜೋಳದ ಎಂಟು ಪ್ರಕಾರಗಳಲ್ಲಿ ಒಂದು: 
ಕೆಂಡೋಳ, ಕೊಡಮೂಕನ ಜೋಳ ,, , ಈ ಎಂಟು ಜಾತಿ (ಜೋಳ) 
ಗಳನ್ನು '(ಕಧಾಗೆ. ೨೭೩). [?) 

ಕೊಡವೆ "ಕೊಡಂಬೆ' ನೋ. 

ಕೊಡರು (ನಾ). ಒಂದು ಅನುಕರಣ ಪದ; ಪಕ್ಷಿಗಳ ಧ್ವನಿ 
ಯನ್ನು ಅನುಕರಿಸುವ ಪದ. "ಕೊಡರುಕೊಂಚಿೆ' ಪರಾ. [1) 

ಕೊಡರುಕೊಂಚೆ (ನಾ). ಕೊಡರು ಕೊಡರೆಂದು ಶಬ್ದಮಾಡುವ 
ಒಂದು ಜಾತಿಯ ಪಕ್ಷಿ: ಹಾಳುಮನೆಗಳೊಳಗಿಂದ ಕೊಡರುಕೊಂಚೆಗಳ 
ಕೂಗುಕರ್ಕಶವಾಗಿ ಕೇಳಬರುತ್ತಿದೆ (ಜನೆಜೀ. ೬೬)- [ಕೊಡರು + ಕೊಂಚೆ] 

ಕೊಡರೆ (ನಾ). ಒಂದು ಬಗೆಯ ತೆರಿಗೆ: ಸುಂಕ ಸೋದಿಗೆ ಕೊಡರೆ 
ಕೊತ್ತಳೊಡರೆ ಎತ್ತುದರೆ ಕೊತ್ತಮ 2 ೬ ದರ ಸುಂಕರಿಗೆ ಬರಉದು 
(ಎಕ. ೫1೪, ಮಳವ. ೧೪೫-೩೫; ?). [?) 

ಕೊಡಲ, ಕೊಡಲ್ಕು (ನಾ). ೧. ಪಡುವಲು; ಪಶ್ಚಿಮ (?): 
ಎಟ್ತಗ ಕೊಡಲ ಮೂಡಗಳೆಲ ಒಂದು (ಇ. 2೭11, ೧೬-೪; 815). 
೨. ಒಂದು ಪ್ರದೇಶದ ಹೆಸರು (?): ಶ್ರೀ ಕೊಡಲರಾ ನಾಗಂಜನಾ 
ಕೃತಮಿದಂ (ಮೈಆರಿ. ೧೯೩೦, ೩-೩೪; 500); ಶ್ರೀ ಳೊಡಲರಾ 
ಜಕ್ಕರ ಪೊಲೆಯಮ್ಮನಾ ಶಾಲೆ ಪದಿನೇಟು ಧರಣ (ಎಕ. ೪11, ಶಿಕಾರಿ. 


೪೫-೫೬೭; 89); ನಾಡ ಕೆಳಭಾಗೆಯ ಕೊಡಲ ಆಗ್ರರಕ್ಕೆ 
(ಎಕ. ೪, ಶೀರ್ಥಹ. ೧೪೭-೧೧ ; 1564). ಕೊಡಲು : ತೆಂಕಲು 
ಹಲಸಿನಮಾನಿ ಕೂಲಂಬಿಕೊಡಲು ಅಜಕಿಯ ಮಾಲಿಂದ ಬಡಗಲು 


(ಸೌಇಇ. 10-11, ೪೭೦-೩೦ ; 1402). 


(1) 


/ಕೊಡಲಗದ್ದೆ, ಕೊಡಲಿಗದ್ದೆ(ನಾ). ಒಂದು ಬಗೆಯ ಗದ್ದೆ: ಗಡೆಮುಡೆ 


೬ ಕೊಡಲಗದ್ದೆ ಕಂನಡ ಹಟದಿಂ ಪಡುವಲು (ಸೌಇಎ. ೧೯೩೦, ಮಂಗಳೂ. 

1278). ಕೊಡಲಿಗದ್ದೆ : ಗಂಗಾಧರಭಟ್ಟರಿಂಗೆ . . . 

ಮುಂಡಗೆಟ್‌ ಕೊಡಲಿಗದ್ದೆ ಸಹಿತವಾಗಿ ಮೂಡೆ ೧೦ (ಎಇ. 2೧೭೪11, 

೧೬೧-೬೬; 1256)." ಕೊದುಲು' ಪರಾ. (ಕೊಡಲ್ಯ*ಗಟ್ಟೆ (ಆ ಗಲ್ಮೆ)) 
137 


೫೩೪-೧೫; 


ಕೊಡಲತೀರ್ಥ 


ಕೊಡಲತೀರ್ಥ (ನಾ). ಒಂದು ತೀರ್ಥದ ಹೆಸರು: ಉತ್ತರಾಯಣ 
ಸಂಕ್ರಾಸ್ತಿಯನ್ನು ಕೊಡಲತೀರ್ಥಮಂ ಮಿನ್ನು (ಎಕ. ೪1 ಶಿಕಾರಿ. 
೩೦-೨೨ ; 1031). [೮ ಕೊಡಲ + ತೀರ್ಥ) 

ಕೊಡಲಸೆಟ್ಟಿ (ನಾ). ಒಬ್ಬಾತನ ಹೆಸರು: ಕೊಡಲಸೆಟ್ಟಯರಾ 
ಮಾದಮ್ಮನೆ (ಎಇ. 1%, ೨೩-೧೨ ; 500). [ಕೊಡಲ 4 ಸೆಟ್ಟಿ] 

ಕೊಡಲಿ, ಕೊಡಲೆ, (ನಾ). ಮರ ಮೊದಲಾದುವುಗಳ oN 
ಕಡಿಯುವುದಕ್ಕೆ ಬಳಸುವ ಒಂದು ಬಗೆಯ ಆಯುಧ ; ಪರಶು: | 
ಕಾವಿಲ್ಲದೆ. ಕೊಡಲಿಯೊಳ್‌' ಮರನಂ ಕಡಿನೆನೆಂಬ. . . ಪೆರ್ಗಾವಿಲ | 
ನಂತೆ ಪೋಲ್ಕುಂ (ಧರ್ಮಾಮೃ. ೫-೧೦೬) ; ಕೊಡಲಿಯೊಳ್‌' ಕಡಿದಂ 


(ಭಾಷಾಧೂ. 6೮ ಉದಾ) ; ಆಸಹಾಯಸೂರನಾಗಿ ಕೊಡಲಿಯಲ್ಲಿ ಕಳ್ಳರ|10 


| 


ಹುಯ್ದು ಕೆಡಹಿ (ಸೌಇಇ. 12-11, ೪೨೦-೪; 1386); ಕೊಡಲಿಯ 
ಮಸಿದುಳೊಂಡವನ 'ಸಾಸಿರ ತೋಳ್ಗಳಡವಿಯ ಕಡಿದಾತನೀತ (ಮೋಹತ. 
೭೭-೨೮) ; ಕುಲಕ್ಕೆ ಮೃತ್ಕು ಕೊಡಲಿಯ ಕಾವು (ಗಾದೆ); ಉಗುರಲ್ಲಿ 
ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡ ಹಾಗೆ (ಗಾದೆ). ಕೊಡಲೆ, : 


೨೧೭೨ 


5 


ಹಸಿವು ತೃಷೆ ವಿಷಯವೆಂಬ ಕರ್ಮಂಗಳನೇ ಕಂಡು ಪರಿಣಾಮವೆಂಬ | 15 


ಕೊಡಲೆಯಲ್ಲಿ ತತ್ತರದಜಕಿದು (ಶೂನ್ಯಸಂ. ೨೩೮-೨೧); ಸಾಹಿತ್ಯದ 
ಸರ್ವಾಧಿಕಾರಿತ್ವಕ್ಕೆ ಕೊಡಲೆಪೆಟ್ಟಿ ಶ್ರಿಸ ಸಿವಾ ದದ ಗುಟ್ಟು 
(ಮುಂಗಾಪು. ೫). 

ಕೊಡಲಿಯವಂ ಇ ಕೊಡಲಿಯನ್ನೇ ಆಯುಷವಾಗಿ ಹಿಡಿದು 


ಯುದ್ಧಮಾಡುವವನು; ಪರಶುರಾಮ: ಕೊಡಲಿಯವಂ ದರ್ಪದಿಂ |20 


.« « ಎಂದಂ (ಅದ್ಭುತ. ೩೨-೧೮). ಕೊಡಲಿರಾಮ, ಕೊಡಲಿಯರಾಮಂ ಎ 
ಪರಶುರಾಮ : ಕೊಡಲಿರಾಮನ ಸಿಡಿಲಿಗಳುಕಿ ಹಿಂದೋಡಿ ಕಡಲಾರೆ 
(ಕಎಪು. ೩೧-೯); ಕೊಡಲಿರಾಮನು ಎರೆದ ಕೆನ್ನೀರ ಜಳಕಕ್ಕೆ ಕೂದಲು: 
ನನೆಯಲಿಲ್ಲೌನುತಿಹೆ (ನಾದಲೀ. ೪೧); ಕೆಂಜೆಡೆಯ ಕೊಡಲಿಯ ರಾಮ; 
ನಿಂದಿದಿರಾಗಿ ನಡೆತರಲಿ (ಕುವ್ಯಾದ್ರೋ. ಓರಿಇ. ಪರಿ. ೨೭೭). 
[ಡೇ. | ತಮಿ. ಮಲ. ಕೊಡಾಲಿ; ತುಳು. ಕೊಡರಿ, ಕುಡರಿ; 
ತೆಲು, ಗೊದ್ದಲಿ. / ಸಂ. ಕುಠಾರ] 
ಕೊಡಲಿಕಜ್ಜಾಯ (ನಾ). ಮಾಂಸದಿಂದ ಮಾಡಿದ ಅಡುಗೆ; 
ಮಾಂಸದ ಭಕ್ಷ್ಯ: ಈ ಹಬ್ಬಗಳಾದ ಮಾರನೆಯ ದಿನವೇ ಕೊಡಲಿ 


25 


ಕಜ್ಜಾಯ, ಅರ್ಥಾತ್‌ ಲಾಲ್‌ತರಕಾರಿ ಅರ್ಥಾತ್‌ ಬಾಡಿನ ಊಟ |30 


ಮಾಡಿಯೇ ಮಾಡುತ್ತಾರೆ (ನನ್ನೂರು. ೩೩). 
ಕೊಡಲಿಕಡಿತ "ಕೊಡಲಿಗಡಿತ' ನೋ. 
ಕೊಡಲಿಕಾವು "ಕೊಡಲಿಗಾವು' ನೋ. 
ಕೊಡಲಿಕಾಜಿ (ನಾ). ಕೊಡಲಿಯನ್ನೇ ಆಯುಧವಾಗಿ ಉಳ್ಳವನು; 


[ಕೊಡಲಿ + ಕಜ್ಜಾಯ] 


ಪರಶುರಾಮ: ಮಹೀಶನಂಶವ ತಡೆಗಡಿದನೀ ಕೊಡಲಿಕಾಜನ ತೋಟ | 55 


ಬೇಡೆಂದೆ (ಕುವ್ಯಾಸ. ೯-೪೮) ; ನಿಲ್ಲು ನಿಲ್ಲೆಲೆ ಕೊಡಲಿಕಾಜನೆ ಹಾರುವನ 
ವಧೆ ಸುಡಲಿ (ನಿಭಾಗ. ೯-೧೪-೩೨). [ಕೊಡಲಿ + -ಕಾಜ] 
ಕೊಡಲಿಗಡಿ (ಕ್ರಿ). ಕೊಡಲಿಯಿಂದ ಕಡಿ, ಕತ್ತರಿಸು: ಇಂತು 
ಸೀಳಿ ಹೋಳಿ ಚಾಳಿಸಲೈ ಹರಣವಳಿಯದಿಹದೆ ಪಿಡಿದು ಖಂಡವರಿ 
ಯಲಯ್ಯೊ ಕೊಡಲಿಗಡಿಯಲಳಿಯವಯ್ಯೊ (ಸಾನಂಚ. 
ಕೊಡಲಿಗಡಿದಂ (ಶಬ್ದಾನು. ೨೯೭ ಪ್ರಯೋ). [ಕೊಡಲಿ + ಕಡ್ಮಿ) 
ಕೊಡಲಿಗಡಿತ, ಕೊಡಲಿಕಡಿತ (ನಾ). ಕೊಡಲಿಯಿಂದ ಕತ್ತರಿಸು 
ವಿಕೆ: ಎಲವೊ ನಿನಗಿಪ್ಪತ್ತು ಕೈಗಳು ಸಲೆ ಸಹಸ್ರವು ಕಾರ್ತವೀರ್ಯಗೆ 
ಬೆಳೆದ ತೋಳ್ಗಳ ರಾಮು ಕಡಿಯನೆ ಕೊಡಲಿಗಡಿತದಲಿ (ಕೌಶಿರಾ. 


೩೭-೪೩). ಕೊಡಲಿಕಡಿತೆ: ಪರಶುರಾಮನ ಕೊಡಲಿಕಡಿತನ ಧರಿಸ |45 


ಲಾಫೆನು (ಕುವ್ಯಾಭೀ. ೧೦-೬). (ಕೊಡಲಿ + ಕಡಿತ್ಯ] 


೬-೫೪) ; 40 


ಕೊಡವಾರು 


ಕೊಡಲಿಗದ್ದೆ "ಕೊಡಲಗದ್ದೆ' ನೋ. 

ಕೊಡಲಿಗಾವು, ಕೊಡಲಿಕಾವು (ನಾ). ೧. ಕೊಡಲಿಯ ಹಿಡಿ, 
— ಹಿಡಿಕೆ. ೨. (ಆಲಂ) ತನ್ನ ವಂಶವನ್ನೆ ಹಾಳುಮಾಡುವವನು; 
ಕುಲನಾಶಕ: ದನುಜಕುಲಕಿವ ಕೊಡಲಿಗಾವಾದನು ಮಹಾದೇವ 
(ಕೌಶಿರಾ. ೨೨-೩೪). ಕೊಡಲಿಕಾವೊ: ೧. ಕೊಡಲಿಕಾವೆ ಮರವಾಗಿ 
ಕಾಣಿಸಿಕೊಂಡು ಕೊಡಲಿಗೆ ನೆರವಾಯಿತಂತೆ (ಚಿಕರಾ. ೨೨೮). 

[ಕೊಡಲಿ + ಕಾವ್ಯ] 

ಕೊಡಲಿಗೊರವ (ನಾ). ಕೊಡಲಿಯನ್ನು ಹಿಡಿದುಕೊಂಡ ಗೊರವ ; 
ಪರಶುರಾಮ: ಶ್ರೀರಾಮನೊರ್ವನೆಯೆ ತನ್ನೊಸಗೆದೇರಿಳಿದು ನಡೆದಂ 
* * ಕೊಡಲಿಗೊರವನ ಕಡುಸಿನೆಡೆಗೆ (ಶ್ರೀರಾಮಾ. ೫೨-೬೭೦). 

(ಕೊಡಲಿ + ಗೊರವ] 

ಕೊಡಲಿಗೊಳ್‌ (ಕ್ರಿ). ಕೊಡಲಿಯನ್ನು ತೆಗೆದುಕೊಳ್ಳು: ಉಗುಕೊಳ್‌ 
ಚಿವುಂಟುವೆಂ ಕೊಡಲಿಗೊ [ಪಾಠಾಂ. ಕೊ]ಳಲ್‌' ಬಸಮಲ್ಲದು ಬೆಳೆದೊಡೆ 
(ಜಗವಿ. ೩-೨೨). [ಕೊಡಲಿ + ಕೊಳ್‌] 

ಕೊಡಲಿಮರ (ನಾ). ಒಂದು ಜಾತಿಯ ಮರ: ದೊಡ್ಡಜಾಪಾಲ 
ಜಪ್ಲೆ, ಅಡಿಕೆಜಪ್ಲೆ, ಕೊಡಲಿಮರ, ಕೊಕ್ಕರೆ (ಮೈಔಗಿ. ೬೯-೧೪೦೩). 

[ಕೊಡಲ್ಮಿ + ಮರೈ] 

ಕೊಡಲಿಮುರ್ಕಮರೆ (ನಾ). ಒಂದು ಜಾತಿಯ ಮರ: 
(ಮೈಔಗಿ. ೩೨-೬೨೬). [?*-ಮರೈ) 

ಕೊಡಲಿಯ (ನಾ). ಕೊಡಲಿಯಿಂದ ಕೆಲಸಮಾಡುವವನು ; ಮರ 
ಕಡಿಯುವವನು : ಕಡೆಕೊಳಂದ ಮಣ್ಣಿಗ ಪ್ಪೊಂಜ್ಸುಲಂ ಕೊಡಲಿಯಂ 
ಬಲ್ಲಸಿಯ ಕಮ್ಮಜಂ ಮುಚ್ಚಿಗೆರಿಯೊಡೆಯೊಂ ಓದಲ ಪೋಲೆಯಂ 
(ಮೈಆರಿ. ೧೯೩೪, ೩೮-೨೨ ; 11ನೆಯ ಶತ). [ಕೊಡಲಿ + -ಅ್ವ) 

ಕೊಡಲು, "ಕೊಡಲ' ನೋ. 

ಕೊಡಲು, (ನಾ). - ಕೊದುಲು (?): ಭತ್ತ ನಾಲ್ವಂಡೆಯಲೂ ಮುಡಿ 
ಆಯಿವತ್ತು ಮತ್ತಂ ರಾಮನ ಕೊಡಲು ಸಹ ಅ (0)ನ್ನುಯೀ ಮೂಜು 
ಬಗೆಯ ಬಾಳಿಗೆ ಗೇಣಿಯ ಅಕ್ಕಿ ಮುಡಿ ೭೦ (ಸೌ ಇ ಇ. x-, 
೪೬೪-೨೨; 1472). [?) 

ಕೊಡಲೆ, "ಕೊಡಲಿ ನೋ. 

ಕೊಡಲೆ (ನಾ). ಕರುಳು, ಅಂತ್ರ: [ನಡುನೆತ್ತಿಯು]ದರ ದೇಹದೊಳೆಡೆ 
ಯೆಡೆಯಣ ಸಂಧಿ ಕೊಡಲೆ (ಪಾಕಾಂ. ಕೊರ(ಲು)ಳು] ನಾಲಗೆ ಗುದಮುಂ 
ನಡುಬೆನ್ನೆಂಬಿವನೀಕ್ಷಿಸಿ ವಿಡಿಯಲೃರಿದದರಗರಳಮಾ ಖಗಪತಿಗಂ 
(ಖಮದ. ೩-೪೩). 

[ದೇ. ॥ ತಮಿ. ಕುಡರ್‌, ಕುಡಲ್‌, ಕುಡಲೈ; ಮಲ. ಕುಡರ್‌, 

ಕುಡಲ್‌] 

ಕೊಡವ (ನಾ). - ಕೊಡಗ: ಕಳ್ಳನ್ನು ಕಂಡ ಕೊಡವೆ ಸಾಲ ಮಾಡಿ 
ಯಾನು ಎಂಬ ಮಾತಿದೆಯಲ್ಲ (ನಡೆದಾ? 11, ೧೧೩೭). 

[ಆ ಕೊಡಗ] 

ಕೊಡವತಿ (ನಾ). ಕೊಡವರ ಹೆಣ್ಣು; ಕೊಡಗುದೇಶದ ಹೆಂಗಸು: 
ಪೂವಿ, ನೀನು ಅಂಜುಗುಳಿ ಹೆಣ್ಣು; ಕೊಡವತಿಯಂತೆ ಕೆಚ್ಚಿನ ಮಾತಾ 
ಡುವುದಿಲ್ಲ (ನಡೆದಾ. 11, 1140). [ಕೊಡವ 4 -ತ್ಮಿ (ಆ -ಇತ್ತಿ)] 

ಕೊಡವಳಿಗೆ (ನಾ). ಕೊಡುಗೆ; ದತ್ತಿ (?): ಅಂತು ಕೊಡನಳಿಗೆ 
ಭೂಮಿ ೫೬ (ಎಕ. ೪1, ಶೃಂಗೇರಿ. ೧೧-೮೫ ; 1652). (2) 

ಕೊಡವಾರು (ನಾ). (?): ಹೊಲ ಮನೆಯ ಸಾಗಿಸಿಕೊಂಡು 
ಅಲ್ಲಿಯ ಕೊಡವಾರು ಮುಂತಾದದನೂ ಮಾಡಿಸಿಕೊಂಡು 
(ಸೌಇಇ. ೫೪, ೬೬೨-೨೪ ; 15ನೆಯ ಶತ). (2) 


ಕೊಡವಾಲ್‌ ೨೧೭೩ ಕೊಡಿ 


ಕೊಡನಾಲ್‌, ಕೊಡವಾಲು (ನಾ). ಕೊಡ ತುಂಬುವಷ್ಟು ಹಾಲು; 
ಹೆಚ್ಚು ಹಾಲು: ದ್ರೋಣದುಗ್ಧಾ, ಪ್ರಚುರದುಗ್ಗಾ - ಈ ೨ ಕೊಡ 
ವಾಲ್‌ ಕಜಕೆವಾವು (ಹಲಾಯು. ೪೫-೧೧೬) ; ಎಲ್ಲೆ ಡೆಯೊಳುಂ ಬಜಡು | 
ಗಳ್‌ ಕೊಡವಾಲ್ಗಳಂ ಕಜ್‌ಯ ತೊಡಗಿದವು (ಚಬಪ. ೪-೩೪); ಬಿಡದೆ | 
ಕೊಡವಾಲಂ ಕಜಕಿದುವಾಕಳು (ಜೈಮಿಭಾ. ೨೯-೨). ಹಕೊಡನಾಲು: 
ಕೊಡನಾಲ  ಕೆಡಿಸುವೊಡಾನ್ನುವೆನಿತಾಗಬೇಕು (ಹಚಕಾ. ೭-೨೨); | 
ಕೊಡನಾಲು ಪುಳಿನೆರೆದಳಿವುದಲ್ಲಜೆ. ಪಾಲ್ಗಡಲು ನಾಶನಸೈದುವುದೆ ! 
(ಮೋಹತ. ೧-೩೦) ; ಸತ್ಪಾತ್ರ ಜಂಗಮಕ್ಕೆ ಇತ್ತ ಪುಣ್ಯವು ಸಾವಿರ ಕೊಡ | 
ವಾಲು ದಾನದ ಫಲವು (ಅಖಂಡೇ. ೬೦-೧೦). , [ಕೊಡ್ಕ * ಪಾಲ್‌] 
ಕೊಡವಾಲು "ಕೊಡವಾಲ್‌' ನೋ. 
ಕೊಡವಾಲ್ಲಲತೆ (ಕ್ರಿ). ಕೊಡದ ತುಂಬ ಹಾಲು ಕರೆ; ಹೆಚ್ಚು 
ಹಾಲು ಕರೆ: ಕೊಡನಾಲ್ಲಜ್‌ವೊಂದೆನ್ಮೊಗೆಜಗಿಡೊಡೆ ಪಶುವಿಂನೂರ್ಮಡಿ | 
ಫಲಖಾವುಜು (ಸಮಪ. ೯-೬೭) ; ಗೋಧನಾಳಿ ಕೊಡವಾಲ್ಲಟಸೆಗೆ 
ಬಿಣ್ಗೆ ಚ್ಚಲಿಕ್ಕಿ ಕೊಡವಾಲ್ಗಜಕಿಯದಾವಿಲ್ಲ. 
» * ರಾಮರಾಜ್ಯ ದೊಳ್‌ (ಜೈಮಿಭಾ. ೧೮-೧೩). 
[ಕೊಡವಾಲ* + ಕಜಕ್ಕಿ) 
ಕೊಡನಿ (ನಾ). ಇನ್ನೂ ಮದುವೆಯಾಗದಿರುವ ಹೆಣ್ಣು; ಕುಮಾರಿ; 
ಕನ್ಯೆ: ಕವಿತರ್ಪ ನೆರವಿಯಂ ಕನಲವೋರಿಗಳ್ಳಂಡು ಬೆರ್ಚಿ ಕೆಂಗೋ 
ಲ್ಲೊಂಡೋಡುವುದನಿದೇನೆಂದಾ ಕೊಡವಿ ಬೆಸಗೊಳೆ (ಸುಳುಮಾ. ೭-೨); 


ಕೊಡೆಸಾಲೆ (ಇ). ಒಂದು ಬಗೆಯ ಹುಲ್ಲು; ಕಾಶ: *ಕುಕ್ಳುರ 
ಕರ್ದಕ॥-- ಕಡಸಾಲೆ'' (ಓಷಧಿ. ೩೭). [2] 

ಚೊಡಸಿಕೆ "ಕೊತಸಿಗೆ? ನೋ. 

ಕೊಡಸಿಗ "ಕೊ:ಕಸಿಗೆ' ನೋ. 

ಳೊಡಸಿಗೆ, ಕೊಡಸಿಕೆ, ಕೊಡಸಿಗ್ಯ ಕೊಡ್ಲೀಗೆ (ನಾ). ಒಂದು 
ಬಗೆಯ ಸಸ್ಯ, ಬೆಟ್ಟಿ ಮಲ್ಲಿಗೆ; ಗಿರಿಮಲ್ಲಿಗೆ: *ಅಂಗಾರವಲ್ಲಿ ಕೊಡ 
ಸಿಗೆ (ವಸ್ತುಂ, ೩೭-೨೭); “ಕುಟುಜಃ ಶಕ್ರ) ವತ್ಸಕಃ ಗಿರಿಮಲ್ಲಿಕಾ 
ಕುಟಜಮೆನಲು ಕೊಡಸಿಗೆಯಕ್ಕು? (ಮಂಗರಾ.೩೪-೧೧); ಕೊಡಸಿಗೆ ಚಿತ್ರಂ 
ಪಿಪ್ಪಲಿ ಒಡನತಿಬಜೆ ಶುಂಠಿ ಹಿಂಗು ಮುಸ್ತೆಗಳೆಂ ಕೂಡಿಡಿದಿಟ್ಟ ದಜ 
ಕೆಸಾಯಂ ಇ-ಡಿದೊಡೆ ಮಾತಾತಿಸಾರಮಂ ಪಿಂಗಿಸುಗುಂ (ಕಲ್ಯಾಕಾ. 
೪-೧೦) ; ಉಊಡಸಿಗೆಯಿಂದ ಕುತ್ತಮಲೆಗುಂ (ಅಟ್ಟ ಮ. ೪-೧೭). 
ಸೊಡಸಿಕೆ: ಅಂಕೊಲೆಯ ತದುಕಿನ ಕೊಡಸಿಕೆಯ ನೇರಿಲ... 
ಮರಗಳಿಸೆದಿ«: ) (ತಿಮ್ಮಅ. ೭-೧೯). ಕೊಡಸಿಗೆ: “ಅಗ್ನಿವಲ್ಲೀ, 
ಅಂಗಾರವಲ್ಲಿ..»-ಗಿರಿಕರ್ಣಿಕೆ, ಕೊಡಸಿಗ” (ಓಷಧಿ. ೯); ಕೊಡಹಿಗ 
(ಪಾಕಾಂ ಕಲಜಿಗ]ನೆಸರಂತೆ ಫುಳಿಯಂತೆ (ಮೊ ಹತ. ೧೨-೨೧); 
ಹಲಸು ಕೊಡಿಗೆ ಮಾವು .. « ಹಾದರಿಯೆ ಮಕ ಮೊದಲಾದುವುರ್ನಿಹವು 
(ಸಾಳ್ವ ಭಾ. ೫-೩). ಕೊಡ್ಸೀಗೆ: ಬೆಪ್ಪಾಲೆ, ಕುಡು, ಕೊಡ್ಸೀಗೆ 
ಆ « ಕೊಡಮುಕ್ಕೆ (ಮೈಡಗಿ, ೭೮-೧೬೧೩). [ಆ ಸಂ. ಕುಟಜಳ] 

ಕೊಡಸ್ಕು] (ನಾ. ಇ ಕೊಡಚು : (ಕ). [ಕೊಡೆ + ಚು] 


5 


| 
| 
| 
[| 
| 


(ಜಗವಿ. ೧೮-೧೧೩) ; 


ಹರಿವ ಜಲಧಿಯ ನಡುವೆ ಬರುತಿರೆ ತೊಜಕಿಯೊಳಗೆ ಸುರಗಿಗಳು ಅರಿತವು 
ಭರದ ಪ್ರಾಯದ ಕೊಡನಿಯಾದವು ಆರತಿಯ ಪಿಡಿದು (ರೇವಣ. ೬-೫) ; 
ಕಡೆಗವ ಇಡಸ್ಕಾರೆ ಕಡೆಗಣ್ಣಿಲಿ ನೋಡ್ಕಾರ ಕೊಡಪೀಗಿ ತಮಗನರನೆಂದೆ 
(ಮಲ್ಲಿಗೆ. ೩೯). [೬ ಕೊಡ್ಕ. / ಶಮಿ, ಕುಲವಿ] 
ಕೊಡನಿಸು "ಕೊಡಹಿಸು' ನೋ. 

ಕೊಡವೀಸ, ಕೊಡಬೀಸ (ನಾ). ಒಂದು ಬಗೆಯ ತೆರಿಗೆ: ಪುನರ್ದ 
ತ್ತಿಯಾಗಿ ನಾಲ್ಕುಂ ಸುಂಕದೊಳವೆರಡೊಲ್ಬ್ಹೆಜಕೆ ಕೊಡವೀಸನ ಸಹಿತ 
ಮಾಗಿ ಬಿಟ್ಟಿ ಉಪ್ಪಿನ ಪೆಂಟ (ಸೌಇಇ. 12-1, ೨೨೩-೪೮; 1127); 
ಹೆರ್ಜುಂಳೆ ವಡ್ಡರಾವುಳಂ ಮೂನತ್ತಂ ಕೊಡವೀಸಂ ಕುದುರೆಯ 
ಸುಂಕಂ (ಬೊಂಕಶಾ. ೧೯೩೦, ಬಾಗೆವಾ. ೧೧೧-೧೯; 1165); ಮೇಲು 


20) ಕೊಡಸ್ಕೈ (ಬ). ಕೊಡಸಿಗೆ: *ಕುಟಿಜಃ, ಗಿರಿಮಲ್ಲಿ ಕಾ- ಈ ೨ 

ಕೊಡಸು (ಬೆ! ಮಲ್ಲಿಗೆ) * (ಹಲಾಯು. ೩೩-೪೦). [ಆ ಸಂ. ಕುಟಿಜ] 

ಕೊಡಸೂನು ನಾ). ಅಗಸ್ತ್ಯ: ಎಡರೆಂಬ ಲವಣಾಬ್ಧಿ ಯನೀಂಟುವ 

ನೆಜ್‌ ಕೊಡಸು.ನು ಕೃಷ್ಣನಂಘಿ)ಗಳ ಬಿಡದುಚ್ಚರಿಸಿ (ಮೋಹತ. ೧೭-೪೬). 

[ಕೊಡ್ಮ + ಸೂನು] . 

251 ಕೊಡಸೋಗೆ (ನಾ). ಒಂದು ಬಗೆಯ ಸಸ್ಯ (?): ಕಾರೆ ಹೊಲದಿಂ 

ಬಡೆಗಲು ಕ: ಡೆಸೋಗೆ ಯ ವೊಬೆಯಿಂದಂತೆಂಕಲು (ಎಕ. ೫೪, 
ಗುಂಡ್ಲುಪೇ. 3೬-೨೯, 1). 


[1] 
ಕೊಡಹು, "ಕಡಪು' ನೋ. 
ಕೊಡಹ್ಕು (ಇ). ೧. ಒದರುವಿಕೆ; ರಭಾಡಿಸುವಿಕೆ. ೨. ಸಿಂಚನ; 


ವೀಸ ಕೊಡನೀಸ ಸಹ ವರ್ತಕರಿಗೆ (ಎಕ. ೪111, ಸೊರಬ. ೨೬೫-೧೯ ; | 30 
1165). ಕೊಡಬೀಸೆ : ಬಿಕೃಲ್ಡೆಜಕಿ ಕೊಡಬೀಸಮುಮಂ (ಎಕ. ೪111, 


(1) 


ಜಿಲ್ಲುವಿಕೆ: ನೊಲೆಯ ಸೋಂಕಿಗೆ ತರುಣಿಯರ ತಂಬುಲದ ಳೊ 
[ಪಾಠಾಂ. ತೊ ]ಡಹಿಗೆ ತೋಳ ಬಿಗುಹಿಗೆ ಬೆಳೆವ ಭೂಜವ್ರಜವ 
(ತೊರರಾ. 1-೪-೯). ೩, (?): ಮೃತ್ಯುಲೋಕ ಪಟ್ಟಣದೊಳು ಮನೆ 
ಬಾಗಿಲನೆ ಮಡಿ ಹೀಗಿದೆಯೆಂದು ತಿಳಿದುಕೊಂಡು ಭವಗಡಲ ಕಡೆಗಾಣದೆ 
ಕೊಡಹಿನಲ್ಲಿ !ಡೆತೋಣಕಿಸೊ ಎನ್ನನು (ಪುರಂದ. ೩-೧೫-೩). 
[< ಕೊಡಪು) 

ಕೊಡಲು (ಕ್ರಿ. ೧. ನಾಶಮಾಡು; ಘಾತಿಸು. ೨. ಜಂಬಕೊಚ್ಚು ; 
ಗಳಹು (?) ಮದಹಸ್ತಿ ಗಂಧವಾರಣ ಗಂಡಗೋಪಾಳ ತುರಕರೇವಂತ 
ಕದನಪ್ರಚಂ೭: ಗಂಡಮಾರ್ತ್ತಂಡ . .. ಮಜಕಿವೊಕ್ಳರ ಕಾವ ತನಗಿದರ 


ಸೊರಬ. ೨೯೯-೩೨; 1074). 
ಳೊಡವು "ಕೊಡಪು' ನೋ. 
ಇೊಡನವೆ "ಕೊಡಂಬೆ? ನೋ. 
ಕೊಡಸ "ಕೊಟ್ಟಸ' ನೋ. 
ಕೊಡಸಗೆ (ನಾ). ಒಂದು ಜಾತಿಯ ಮರ: ಅಲ್ಲಿಂದಂ ಪಡುವಲು 

ಕೊಡಸಗನ ಮರನ ವೊತ್ತಿನಲು (ಎಳೆ. ೪111, ತೀರ್ಥಹ. ೧೨೯-೪೩ ; 
[ಆ ಕೊಡಸಿಗ] 


35 


1404). 


ಥೊಡಸಾರಿ(ನಾ). ೧. “ವ್ರಣರೋಗ- ವಾಂತಿಭೇದಿಗಳಿಗೆ ಕೊಡುವ| | ಅಜಕಿಯಜ 1ಲೆಯ ಚೆಂಡಾಡುವ ಕುದುರೆವೆಂಡಳಿವ ಕೊಡಜುವರ 
ಮೂಲಿಕೆ ; ಚಕ್ರಾಣಿಕೆ (ನಾಡೋಜ. ೨೪೯). ೨, "ಫಣವನ್ನೆದು 49| ಬಆಸಿಡಿಲ: ಧನ್ನಯ್ಯ ರಾಹುತನ ಕುಮಾರ (ಸೌಇಇ. 1x-i, 
ರಾಳಿಗೆ ಕೊಡದೆ ತನಗೆ ಕೊಡುವಂತೆಸಗುವ ಸಾರಿ? ೩೬೬-೧೨ :125). 
(ನಾಡೋಜ. ೨೪೯); “ಕೊಡಸಾರಿಯಂ - ಕೊಡದ ಸಾರಿಯಂ, (ಐ "£ೂಡರು' ಎಂಬುದರ ಅಪಲಿಖಿತವಿರಬಹುದು.] 


ಕೊಡಿ, "ಕುಡಿ' ನೋ. 

ಕೊಡಿ, (ನಾ). ೧, ಧ್ವಜ; ಗುಡಿ, ೨. ದೇವಸ್ಥಾನದ ಮುಂಭಾಗ 
ದಲ್ಲಿ ಕಂಬ'್ಯಿ ಏರಿಸಿದ ಬಾವುಟ, “ಪತಾಕೆ. “"ಕೊಡಿಮರೆ? 
ಪರಾ. (ದೇ. ॥ ತಮಿ. ತುಳು. ಕೊಡಿ] 


| 


ಎಂದರೆ ಕೊಡದ ಪಗಡೆಕಾಯನ್ನು ; ಕೊಡಸಾರಿ (ನಾರಿ) ಎಂಬ | 
ಮೂಲಿಕೆಯನ್ನು” (ಪಂಪದೀ. ೨೩೭). ೧, ೨: ದುರ್ಯೋಧನಂ 
ಬಂದಿಕಾಜನಂತೆ ಸೆಜಕಿಗೆಯ್ದುಂ ವ್ರಣವೈದ್ಯನಂತೆ ಕೊಡಸಾರಿಯಂ 
ಏಡಿದುಂ (ಪಂಪಭಾ. ೬-೬೨ ವ). [1) 


| 


45 


ಕೊಡಿ 


ಕೊಡಿ, (ನಾ). ಗಟ್ಟಿತನ; ಶಕ್ತಿ: "ಕೊಡಿ ಅರಿವೆ? ಪರಾ. 
[*- ತಮಿ. ಕೋಡಿ - ಬಟ್ಟಿ, ಹೊಸಟ್ಟಿ] 

ಕೊಡ್ಮಿ (ನಾ). (ಕರಾ) ಕಾರ್ತಿಕಮಾಸ: ಪಾಕೋತಿಗೆ ಇದೇ ಸಲುವ 
ಕೊಡಿ ತಿಂಗಳಿಗೆ ಇಪ್ಪತ್ತು ನಾಲ್ಕು ವರ್ಷಗಳು ತುಂಬಿ ಮಾರ್ಗಶಿರಕ್ಕೆ 
ಇಪ್ಪತ್ತೈದು ಹಿಡಿಯುತ್ತದೆ (ಮರಮ, ೧); ಕೊಡಿ ತಿಂಗಳಿನಿಂದ | 5 
ಮುಂಗಾರು ಮಳೆ (ಸ್ವಪ್ನಹೊ. ೪೪). 

ಕೊಡಿಹಬ್ಬ - ಕಾರ್ತಿಕ ಮಾಸದ ಶುಕ್ಲಪಕ್ಷ ದ್ವಾದಶೀ; 

ಉತ್ಥಾನ ದ್ವಾದಶಿಯಂದು ನಡೆಯುವ ತುಳಸಿಪೂಜೆ. [1] 

ಕೊಡಿ, (ನಾ). ೧. ಮೂಲೆಯ ನೆಲ, —ಜಮಾನು(?): Rs 
ದಕ್ಷಿಣ ಕಡವಿನ ಕೊಡಿವುಂ ಇಪ್ಪಯ ಬಾಗು ನೈರಿತ್ಯದೊಳು ಬಿದಿರ | 
ಪಳವುಂ ಪಲ್ಮಕುಡಿವುಂ ಪಡುವ ಪೂಸಾ (ಸಾ ಇಇ. 1-1, | 
೧೨೧-೪೪ ; 1057). ೨. (ಕರಾ) ಕೊನೆ; ಅಖೈರು. 

[+ ತುಳು. ಕೊಡಿ] 

ಕೊಡಿಅರಿವೆ (ನಾ). ಗಟ್ಟಿ ಯಾದ ಬಟ್ಟಿ : : ಬಳಿಕ ಮತ್ತೊಬ್ಬನು ಒಂದು | 
ತರದ ಕೊಡಿಅರಿವೆಯ kas ಕ ಕಲ್ಲಿನ ಪುಡಿಯನ್ನು ಹಾಕಿ 
(ಮುಂಬಯಿ. ೪-೧೫೪). [ಕೊಡಿ + ಅರಿವೆ (ಆ. ಅಣುನೆ)] 


ಕೊಡಿಕೆಲ್ಲು (ನಾ). ೧. ಗಟ್ಟಿಮುಟ್ಟಾದ ಕಲ್ಲು; ಕಗ್ಗಲ್ಲು: (ಕ). 


13 


| 
| 


೨. “ಕಾಲಜ್ಞಾನ ಹೇಳುವ ಊರಿನ ಹೆಸರು” (ಜಾನಕೋ. ೪೨). 
[ಕೊಡಿ 4 ಕಲ್ಲು (ಆ ಕಲ್‌))] 
ಕೊಡಿಗಿ "ಕೊಡಂಗೆಯ್ಕ್‌' ನೋ. 
ಕೊಡಿಗಿ ಇನಾಂ (ನಾ). ಕೆರೆಯ ಉಸ್ತುವಾರಿಗೆಂದು ಉಂಬಳಿ 
ಯಾಗಿ ಕೊಟ್ಟಿ ಭೂಮಿ (ಮೈಗೆಜೆ. ೫, ೭೭೬). 
[ಕೊಡಿಗಿ (೮. ಕೊಡಂಗೆಯ್ಸ್‌) + ಇನಾಂ) 
ಕೊಡಿಗೆ "ಕೊಡಂಗೆಯ್ಸ್‌' ನೋ. 
ಕೊಡಿಗೆಕೆರೆ "ಕೊಡಗಿಗೆಆ್‌' ನೋ. 
ಕೊಡಿಗೆದಾರ "ಕೊಡಗಿದಾರ' ನೋ. 
ಕೊಡಿಗೆಮಾನ್ಯ "ಕೊಡಗಿಮಾನ್ಯ' ನೋ. 
ಕೊಡಿತನ (ನಾ). ದುಷ್ಟತನ; ಫೆಡುಕುತನೆ: ಕಡುದುಃಖದಿಂದ ನಾ 
ಒಲೆಯ ಮುಂದೆ ಕುಳಿತರೆ ಕೊಡಿತನದಿ ಬಂದು ಒದ್ದಳಯ್ಯ ಯ್ಕೊ 
(ಶಿವಗೀ. ೬೭೮); “ವಕ್ರಬುದ್ಧಿ” (ಶಿವಗೀ. ಕೋಶ). 
[ಆ ಖೋಡಿತನ?] 
ಕೊಡಿತೆ (ನಾ). (7): ರಾಟಣಪೂವಿನ್ನಿರ್ಪೃುತ್ತಯ್ಗಣ್ಣುಗಂ ವತ್ತ 
ತೇಖವೊದು ಪಾರ್ವನ ಮಣ್ಣಿಲ್ಲೆ ಕೊಡಿತೆ ಕಾಯ ಬಿಬ್ಮಣ್ಣುಂ ಅರಸಣ್ಣಂ 
ಅಯ್ದೊನ್ಹಿಂ ಒತ್ತೆ ಮಣ್ವಿ ತ್ತು (a ೫೪, ತಿರುಮ. ೨೫೩-೭; 
(2) 
ಕೊಡಿಮರ (ನಾ). ದೇವಾಲಯದ ಮುಂದಿನ ಕಂಬ; ಧ್ವಜಸ್ತಂಭ: 
ಅಮೃತಗಳಿಗೆಯಲ್ಲಿ ಶ್ರೀರಾಮನ ಮುಂದೆ ಇರುವ ಕೊಡಿಮರದ 
(ಧ್ವಜಕಂಬ) ಮೇಲೆ ಕೊಡಿ ಏರಿಸಲ್ಪಡುವುದು (ಪರಾವ. ೪೦). 
[ಳೊಡ್ಡಿ + ಮರೈ. / ತಮಿ. ಕೊಡಿಮರ) 
ಕೊಡಿಮರಹುಲ್ಲು (ನಾ). ಒಂದು ಜಾತಿಯ ಹುಲ್ಲು; ನೆಟ್ಟಿಗೆ|4 
ಬೆಳೆಯುವ ಒಂದು ಹುಲ್ಲು ಜಾತಿ: ಕೊಡಿಮರಹುಲ್ಲು ಗೊಡುರ 
ಹುಲ್ಲು, ಜರಿಹುಲ್ಲು ನೊಸೆಹುಲ್ಲು (ಮೈಡಿಗಿ. ೩೪-೬೫೪). 
[ಕೊಡಿಮರ್ಯ + ಹುಲ್ಲು (ಆ ಪುಲ್‌)) 
ಕೊಡಿಮೆನೂರ್‌ (ನಾ). ಒಂದು ಊರಿನ ಹೆಸರು: ಪೊನ್ನಿಂದಳಿ 
ಅಣಕಿದಂತಟ್ಟರ ಕೊಡಿಮೆನೂರುವ್‌್‌ ಆಳ್ವ ಅರಸನು ಮಾಡಿಸುವೋರ್‌ 4 


[) 


ಹ: 
93 


(ಎಕ. ೫, a: ೬-೩; 753). 


ಕ ೨೧೭೪ 


ಕೊಡು 


ಕೊಡಿಯ (ನಾ). ಬಲ್ಲಿದ; ಬಲಶಾಲಿ; ಸಮರ್ಥ (7): ರಾಮ 
ದೇವರ್ಕಳಿಂ ಕೊಡಿಯನೆಂಬರು ಕಣಾ (ತುರಂಗ. ೧೫-೧೫). 
[ಕೊಡಿ * -ಅ್ಮ. / ಶಮಿ. ಕೊಡಿಯನ್‌) 
ಕೊಡಿಯೆಲೆ (ನಾ). ಕುಡಿಯೆಲೆ; ಚಿಗುರೆಲೆ; ಬಿದ್ದಯ್ಯ ತಟ್ಟೆಯಿಂದ 
ಕೊಡಿಯೆಲೆಯೊಂದನ್ನು ತೆಗೆದು ಸುಣ್ಣ ಹಚ್ಚುತ್ತ ಉಸುರಿದ 
(ಹುಲಿಹಾ. ೧೭೧). (ಕೊಡಿ, (ಆ ಕುಡ್ಮಿ) + ಎಲೈ] 
ಕೊಡಿಸು (ಕ್ರಿ). ಕೊಡುವ ಹಾಗೆ ಮಾಡು: ಕೊಡಿಸಿದೋನು ೫ ೫೫ 
ಕೆದುವೆಡಿಳೊನುಡಿ ತೆನ್ನೆ (ಎಕ. 111, ಮೈಸೂರು. ೨೫-೬; 750); ಈ 
ಕುಮಾರಂಗೆ ಆ ಕನ್ನೆಯಂ ಮುಂ ಕೊಡಿಸುವೆಂ (ಶಾಂಕಿಪು. ೨-೮೦) ; 
ವರದತ್ತ ಮುನೀಶ್ವರರಿಂದೆ ಬ್ರಹ್ಮಚರ್ಯ ಮನನುರಾಗದಿಂ ಕೊಡಿಸಿದರ್‌ 
(ಧರ್ಮಾಮೃ. ನಿಮಗೀ ಹುಗ್ಗಿಗ ರು ಹುರಿಗೂಡಿ 
ಗೆಲಿದಿನ್ನಿಳೆಯ ಕೊಡಿಸುವರಿ (ಕುವ್ಯಾಭೀ. ೧-೫೮). 
(ಕೊಡು + -ಇಸ್ಕು] 
ಕೊಡ್ಕು, ಕುಡು, (ಕ್ರಿ). ಕೊಟ್ಟ (ಭೂತಕೃ). ೧. ಒಪ್ಪಿಸು; 


೩-೨೫೫) ಕೆ 


ಸಮರ್ಪಿಸು; ದಾನಮಾಡು: ಇದನ್ಪೆಜನೊರ್ವ್ವನ್ಕೊಳ್ಳೊನುಂ 
ಕೊಡುವೊನುಂ ಪಣ್ಣುಪಾತಕನ ಕ್ಕು ೦ (ಎಕ. ೪1, ಕೊಪ್ಪ. 
೩೭-೧೧; 675); ಕಾರ್ತಿಕಮಾಸದೊಳ್‌' ಕೊಡುವದು (ಎಇ. X1೪, 


೧೯-೨೨; 725) ; ಪೆರ್ಮಡಕೆಯೊಳಿಕ್ಕಿ ಕೊಟ್ಟ ಪೊಸಬೆಣ್ಣೆವೊಲಿರ್ದುದು 
ಚಂದ್ರಮಂಡಲಂ (ಕಾವ್ಯ ಸಾ. ೯೩೮ ಶೂದ್ರಕ); ತಿಲಪಾತ್ರ ಪ್ರಕರೆಗಳಂ 
ಕೆೊಡುವಳ್‌ (ಕಾದಂಪೂ. ೩೬೭); ಶಶಿಧರನೆ ಸಿರಿಮುಡಿಗೆ ಬೇಕೆಂದು 
ತಂದೊರ್ವ ಮಾಲೆಗಾಜ೦ ಭರದಿ ಕೊಡಲ್‌ (ಬಸರ. ೧-೨೯). 
೨. ಮದುವೆಮಾಡಿಕೊಡು; ಲಗ್ನಮಾಡು : ಕೊಡಗೂಸು ಕನ್ನೆ 
ಕೊಟ್ಟಾ ಕೂಸು ವರ್ಯೆ (ಮಂಗರಾ. ೮೯-3); ಒಕ್ಕುದ ಕೊಂಬೆನವರ 
ಕೂಸ ಕೊಡುವೆ (ಬಸವ. ೭೧೭) ; ಕೊಡೆಬೇಕುತ್ತಮನಾದವಂಗೆ ಮಗಳಂ 
(ಸೋಮೇಶ.೭೯); ಆ ಮುನೀಂದ್ರನನುರುತರೋತ್ಸವದಿಂದಲಾಪುರದರೆಸ 
ನಿದಿರ್ಗೊಂಡೊಯ್ದು ಕೊಟ್ಟನು ತನ್ನ ನಂದನೆಯ (ತೊರರಾ.೧-೫-೫೯); 
ತಾಯೊಂಡೆಸೆ ಮಕ್ಕೆಳೊಂದೆಸೆ ಕೊಟ್ಟಿಹ ಬೀಯಗರೊಂದೆಸೆಯಾಗಿ 
(ಕಂನವಿ. ೧೧-೪೭); ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು (ಗಾದೆ). 
೩. ದಯಪಾಲಿಸು; ಅನುಗ್ರಹಿಸು: ಭುಜಗಭೂಷಣನರಸಿ ಕೊಡು 
ಕಾರುಣ್ಯದಲಿ ಮತಿಯ (ಕುವ್ಯಾಆ. ೧-೮); ಕೊಟ್ಟ ವರವ ಪ್ರತ್ಯಕ್ಷವ 
ತಶೋಟುತ ... ಬೆಟ್ಟಿದ ಚಾಮುಂಡಿಯಿಹಳು (ಕಂನವಿ. ೨-೩೮); 
ದೇವರು ಕೊಟ್ಟರೂ ಪೂಜಾರಿ ಕೊಡ (ಗಾದೆ). ೪. ಫಲಿಸು; ಸಫಲ 
ವಾಗು: ಇಷ್ಟೆಲ್ಲಾ ಕಷ್ಟ ಪಟ್ಟದ್ಧಕ್ಕೆ ಅದು ನನಗೆ ಏನು ಕೊಟ್ಟಿತು 
(ರೂಢಿ). ೫, ಅಪ್ಪಣೆಕೊಡು ; ಅನುಮತಿಕೊಡು : ನೀವು ಕೊಟ್ಟರೆ 
ಈ ಕೆಲಸವನ್ನು ನಾನು ಇಂದೇ ಮುಗಿಸುತ್ತೇನೆ (ರೂಢಿ). ೬. “ಸಲ್ಲಿಸು; 
ಪಾವತಿಮಾಡು ” (ಪಕ್ರಿನಿ. ೬೧): (ಸಾಲ, ಸಂಬಳ, ಸರೆಕಿನಬೆಲೆ 
ಮೊ. ವನ್ನು) ತೀರಿಸು, ಪಾವತಿಮಾಡು ; ಬಟವಾಡೆಮಾಡು; ಸಲ್ಲಿಸು; 
ಕೊಡು (೫8). ಇಂಕನಿ). ೭. (ಭಿಕ್ಷೆ, ಅನ್ನ, ಹಾಲು ಮೊದಲಾದು 
ವನ್ನು) ಹಾಕು; ಇಕ್ಕು; ನೀಡು: “ನೀಡು, ಹಾಕು, ಬಡಿಸು, 
ಕೊಡು, ಇಕ್ಕು? (ಕಂನುಹು. ೮೭) ; ಮಗುವಿಗೆ ಕುಡಿಯಲು ಹಾಲು 
ಕೊಡು (ರೂಢಿ). ಲ, ಈ; ಹಡೆ; ಪಡೆ: *ಈ (ಈನ್‌), ಹಡೆ, 
ಕೊಡು? (ಕಂನುಹು. ೭೯); ನಮ್ಮ ನಾಯಿ ನಿನ್ನೆ ನಾಲ್ಕು ಮರಿ 
ಕೊಟ್ಟತು (ರೂಢಿ). ೯, (ದಂಡ ಮೊದಲಾದುವನ್ನು) ತೆರು; ಕಟ್ಟು ಕ 
“ತೆತ್ತು, ಕೊಡು, ಕಟ್ಟು, ತೆರು? (ಕಂನುಹು. ಆ೫); ಆವನು ತನ್ನ 
ತಪ್ಪಿಗಾಗಿ ಕೊಡಬೇಕಾದ ಬೆಲೆ ಅಪಾರ (ರೂಢಿ). ೧೦. ಮಾರು; ವಿಕ್ರ 
ಯಿಸು : ನಮ್ಮ ಮನೆಯನ್ನು ಹತ್ತೂ ಸಾವೀಕೈ ಕೊಟ್ಟುಬಿಟ್ಟಿ (ರೂಢಿ). 


ಕೊಡ್ಕು 


೧೧. [ಗಣಿತ] ಭಾಗಿಸು: *ಭಾಗಂ ಎಂಬುದಕ್ಕೆ ಪೆಸರು- 
ಕಲಿಸು, ಭಾಗಿಸು, ಉಗಿ, ಎತ್ತು, ಕೊಡು, ಕೊಳು *(ವ್ಯವಹಾ. ೧೨-೧೨). 
೧೨. (ಆಲಂ) ಏಟುಕೊಡು; ಪೆಟ್ಟುಕೊಡು : ಆ ಫಟಂಗನಿಗೆ 
ನಾಲ್ಕು ಕೊಡು, ಬುದ್ಧಿ ಬರಲಿ (ರೂಢಿ). ಕುಡು : ೧. “ಕುಡು - 
ಪ್ರದಾನೇ ವಕ್ರೇ ಚ (ಡೊಂಕಾದ) (ಶಮಧಾ); ದೇಶಾಧಿಪತಿಗಳ 
ಸ್ಪೊರ್ಗೆ ಕುಡುವ ತೆಜಕೆ (ಎಇ. 2120, ೧೯೦-೧೩; 725); 
ಕುಡು ಚಪಳೆ ಜಪದ ಮಣಿಯಂ ಕುಡದಿನ್ನೊಂದಡಿಯನಪ್ಪೊಡಂ 
ಪೋಗದಿರ್‌ (ಕಾದಂಪೂ. ೭೮೧); ಜಗದ ಮಾನಿಸರ್ಪೊಬ್ಲದಂ ಕುಡುವರೆ 
ಕೂರ್ಪವರ್ಗೆ ಕುಡರೆಂದುಂ (ಧರ್ಮಾಮೃ. ೫-೩೫). ೨. ಕುಡಲಿರ್ಪಂ 
ಬಲದೇವನೆನ್ನನುಜೆಯಂ ದುರ್ಯೋಧನಂಗೆ (ಪಂಪಭಾ. ೫-೨೦); 
ನಿಮ್ಮಳಿಯಂಗೆ ಶ್ರೀಮತಿಯಂ ಕುಡುವುದೆನೆ (ಚಾವುಂಪು. ೩೩-೧೪). 
೩ಿ. ಕುಡು ರಿಪುತಂತ್ರಕ್ಷಯಕರನನೆನಗೆ ಹಿತನಂ ಸುಕನಂ (ಪಂಪ ಧಾ. 
೧-೧೨೪); ಗುರು ಕಾಶಿಯ ವಿಶ್ವನಾಥ ಕುಡೆನಗೆ ಸನ್ಮತಿಯ 
(ಮೋಹತ. ೧-೮) ; ಮುಕ್ತಿಯಂ ಕುಡುವನಗಜಾರೆಮಜನು (ಭಾ ವ ಚಿಂ. 
೯-೫೯); ಸುಪ್ರಮೋದಂ ಕುಡುಗೆಮಗತುಳ ಶ್ರೇಯಮಂ ಶೈಲಜೇಶಂ 
(ಉಜಕೇ. ೧-೨). ೧೩. ಹೊರಸೂಸು; ವ್ಯಕ್ತಪಡಿಸು; ಹೇಳು: 
ಕೊಡು ಮಂತ್ರಮನೆಲೆ ಬೇಗಂ ಕುಡದಿರ್ದೊಡೆ ನಿನ್ನನಿಲ್ಲಿ ದೆಸೆ 
ವಲಿಗೆಯ್ವೆಂ (ಧರ್ಮಾಮೃ. ೨-೧೩೬). ಔ ಈ ಧಾತು ಹಲವು ಶಬ್ದಗಳ 
ಜತೆಗೆ ಸೇರಿ ವಿಶಿಷ್ಟವಾದ ಧಾತುಗಳಾಗಿ ವಿವಿಧವಾದ ಅರ್ಥಗಳಲ್ಲಿ 
ಬಳಕೆಯಾಗುತ್ತವೆ. ಉದಾ: ಅಳವಿಗೊಡು, ಒಕ್ಕೊಡು, 
ಓಲಗಂಗೊಡು, ಕಾಣಿಕೆಗೊಡು, ಕಾಳಗಗೊಡು, ಕೆಯ್ಲೊಡು, 
ಜತಿಗುಡು, ಧ್ವನಿಗೊಡು, ಬಡ್ಡಿಗುಡು, ಬೆಂಗುಡು, ಮೆಯ್ಲುಡು, 
ಸೂಆಕಿಗುಡು ಇತ್ಯಾದಿ. 
ಕೊಟ್ಟಾಡು - ೧. ಮತ್ತೆ ಮತ್ತೆ ಕೊಡು: ಬಡ್ಡಿಯ ಕೊಟ್ಟಾಡಿ 
ಬದುಕುವವನು (ನಾಟಕಾ. ಕಿ). ೨. ಪರಸ್ಪರ ಕೊಟ್ಟು ತೆಗೆದುಕೊ: 
(ಕಿ), ಕೊಟ್ಟುಂಡನ್‌ - (ಇನ್ನೊಬ್ಬರಿಗೆ) ಕೊಟ್ಟು ಊಟ ಮಾಡು 
ವವನು; ಭೋಗಿಸುವವನು ; ಒಂದು ಬಿರುದು: ಪರಬಳ ಕೇಸರಿ 
ಕೂಟನ್‌ ಕೊಟ್ಟುಣ್ಣನಭಿಮಾನಸಳ್ಳ 0(ಎಕ. ೫1, ಹೊಳಲೈ. ೩೩-೮; 965). 
ಕೊಟ್ಟುವಲ - (ಇನ್ನೊಬ್ಬರಿಗೆ) ಕೊಟ್ಟುತಿಳಿ; ದಾನಮಾಡಿ ತಿಳಿ: 
ಕೊಟ್ಟುವಲ್‌ ಯೆ ಬುಧರ್ಗೆ ಕಾಣಿಯಂ (ಬಸಪು.೪೧-೮). ಕೊಡಮಾಡಿಸು, 
ಕೊಡಮಾಡು - ಕೊಡುವಂತೆ ಮಾಡು: ವರ್ಷಂಪ್ರತಿ ೭ ಸಾವಿರ 
ರೂ.ಗಳಷ್ಟು ನಿಧಿಯನ್ನು ವಿಶ್ವಾವಿದ್ಮಾಲಯದಿಂದ ಕೊಡಮಾಡಿಸಿದರು 
(ಸಸ್ಕಕ. ೯೮); ಬೇರೆ ಅಟಗೆಯನ್ನು ಕೊಡಮಾಡಿದರು (ಕಾಕಥೆ. ೧೩೪); 
ಅವರಿಗೆ ಉಳಿದ ಉಡುಗೊರೆಗಳೆಂದರೆ ರೈತರ ಸಿದ್ದಪ್ಪನು ಕೊಡ 
ಮಾಡಿದ ಎರಡು ಹಿಂಡುವ ಆಕಳುಗಳು (ಹಬ್ಬಿಬ. ೨೭). 
ಕೊಡನೇಳ್‌, ಕುಡವೇಲ್‌, ಕೊಡಹೇಳು - "ಕೊಡು' “ಎಂದು 
ಹೇಳು ; ಕೊಡಲಿಕ್ಕೆ ಹೇಳು: ಶಂಬರಾರಿಯ ಕುಮಾರಂಗೆ 
ಮತ್ಸುತೆ ಹೊನ್ನಬೊಂಬೆಯ ಕೊಡವೇಳ್ಹ ನಂತೆ (ಮೋಹತ. ೩೩-೧೯); 
ಕುಡವೇಟ್ವನ ಕುಡುವನ ಕುಡೆಪಡೆವನ ಪೆಂಪೇ0 ನೆಗಟ್ಸ್‌ ವಡೆಗುಮೊ 
(ಪಂಪಭಾ. ೬-೪೯) ; ಈತನನು ಕೊಡಹೇಳಿ ಕೊಟ್ಟನು ಸೀತೆಯರಸನು 
(ತೊರರಾ. ೪-೮-೧೫), 
(ಡೀ. ॥ ತಮಿ. ಮಲ. ಕೊಡು; ತುಳು. ಕೊರು) 
ಕೊಡ್ಕು "ಕೋಡ್ಕು' ನೋ. 
ಕೊಡುಂಜೆಲುವು (ನಾ). ಒಂದು ಊರಿನ ಹೆಸರು: ಪುದಲ್ನಾಡ 
ರಾಷ್ಟ್ರೇ ಕೊಡುಣ್ಣಾಜುವುನಾಮ ಗ್ರಾಮಃ (ಮೈಆರಿ. ೧೯೧೨,೨-೩೨; 550). 


(1) 


3 


5 


23 


30 


40 


45 


೨೧೭೫ 


| 


ಕೊಡುಗೈ 


ಕೊಡುಕಿಸು (ಕ್ರಿ). ಗುಟುಕು ಕೊಡು (?) : ಸಿಡಿ ಮೊಲೆಯೂಡಿ 
ಪಬ್ಸಮಜಕಿಯಂ ಕರಪುಸ್ಕರದಿಂ ಕಪೋಲಮಂ ಶೊಡೆದು ಲನಂಗಪಲ್ಲನಮ 
ನಿತ್ತು ತಮಾಲದ ಮೂಲವಿಂಡಿಯೊಳ್ಳೊಡುಕಿಸಿ ನೀಳ್ದುರೋದಕನು 
ನೂಡಿಸಿ ಚಿತ್ತದೊಳಾದ ಮೋಹಮಚ್ಚಿಡಿದಿರೆ ಬಿಚ್ಚತಂ ಕಟುಪಲಾಆದೆ 
ನಿಂದುದದೊಂದು ತಾಣದೊಳ್‌ (ಸೂಕ್ತ್ಮಿ ಸು. ೩-೫೯). 

[ಕೊಡುಕ್ಕು (ಆ ಕುಟುಕ್ಕು) + -ಇಸ್ಕು] 

ಕೊಡುಳೊಳೆ, ಕೊಡಕೊಳು, ಕೊಡುಕೊಳ್ಳಿ (ನಾ). ಕೊಟ್ಟು 
ತೆಗೆದುಕೊಳ್ಳುವುದು; ಪರಸ್ಪರ ಕೊಟ್ಟು ಕೊಳ್ಳುವ ಸಂಬಂಧ ; 
ವ್ಯವಹಾರ: ಬಾಂಧವರನೆಲ್ಲರ ಕೆಡಹಿದಾತನ ಕೂಡೆ ಸಲೆ ಕೊಡು 
ಕೊಳೆಯ ಬಯಸುವರುಂಟೆ (ತಿಮ್ಮಶಾಂ. ೨-೫); ಅಂತೆಗಂತೆ ಕೂಡಿ 
ಸಂತೆ ಕೊಡು ಕೊಳೆ ನಡೆದಂತೆವೋಲ್‌ (ಸೂರ್ಯಪಾ. ೭೦-೫); 
ಕೊಡುಕೊಳೆಯ ಮಾಡೆ ನೀನೊಬ್ಬ ನೆಂಟ ಬಹುರೂಪಿಯಾಗಿ ನಿಂತೆ 

ಕೊಡಕೊಳು: (ಜಾನಕೋ. ೪೨). 
ಕೊಡುಕೊಳ್ಳಿ : ಸಾಕು ಸಾಕು ನಿನ್ನ ಕೂಡ ಕೊಡುಕೊಳ್ಳಿಯು 
(ಕಗದ್ಯ. ೩೮). "ಕೊಳ್ಳೊಡೆ' ಪರಾ, [ಕೊಡು * ಕೊಳ್ಳೆ] 

ಕೊಡುಕೊಳ್ಳಿ "ಕೊಡುಕೊಳೆ' ಕೋ. 

ಕೊಡುಕೊಳ್ಳು (ಕ್ರಿ). ಕೊಡುಕೊಳೆಯ ವ್ಯವಹಾರಮಾಡು: 
ಕೊಡುಕೊಳ್ಳುವ ವ್ಮಾಜ್ಯಗಳು (ಮುಂಬಯಿ. ೪-೧೪೨); ಪದಾರ್ಥವು 
ಜನರಿಗೆ ಕೊಡುಕೊಳ್ಳುವುದಕ್ಕೆ ಬರಬೇಕು (ಮುಂಬಯಿ. ೫-೭೭). 

[ಕೊಡು + ಕೊಳ್ಳು (ಆ ಕೊಳ್ಳ್‌)) 

ಕೊಡುಗಯ್‌ "ಕೊಡುಗೈ? ನೋ. 

ಕೊಡುಗೂರ್‌, ಕೊಡುಗೂರು (ನಾ). ಒಂದು ಸೀಮೆಯ ಹೆಸರು: 
ಕೊಡುಗೂರ್‌ ವಿಷಯೇ ಕೆಲ್ಲಿಪುಸುಗೂರ್‌ನಾಮ ಗ್ರಾಮೇ 
(ಮೈಆರಿ. ೧೯೨೫, ೧೦೬-೩೩೬; ?). ಕೊಡುಗೂರು: ಈ ಕಲ್ನಾಡ 
ನಟಿಿದೊಡು ಕೊಜ್ಗಾಳರೆ ಕೊಡುಗೂರರ ಬಳ್ಳುಮತ್ತನ್ನೆ 
(ಎಕ. 1%, ಹೆಗ್ಗಡ. ೧೦೩-೧೫; 910). [?] 

ಕೊಡುಗೂರು "ಕೊಡುಗೂರ್‌? ನೋ. 

ಕೊಡುಗೂಸು "ಕೊಡಗೂಸು? ನೋ. 

ಕೊಡುಗೂಸುತನ "ಕೊಡಗೂಸುತನ' ನೋ. 

ಕೊಡುಗೆ, "ಕೊಡಂಗೆಯ್ಕ್‌' ನೋ. 

ಕೊಡುಗೆ (ನಾ). ೧. ಕೊಡುವಿಕೆ; ನೀಡುವಿಕೆ: ಕೊಡುಗೆಯಲ್ಲಿ 
ಕೊಳುವೆಯಿದೆ (ಸೂರ್ಯಪಾ. ೭೭-೧೧) ; ಮುಖ್ಯ ಬೇಕಾದದ್ದು ಜೀವಂತ 
ಗತಿ ಹೊಸನೆತ್ತರಿನ ಕೊಡುಗೆ (ನೆಲಮು. &೩). ೨. ಕೊಟ್ಟಿವಸ್ತು ; 
ಕಾಣಿಕೆ: ಹಣಕ್ಕಾಗಿ ತಮ್ಮ ವಿದ್ಮೆಯನ್ನು ಅವರು ಎಂದೂ ಮಾರಿ 
ಕೊಳ್ಳದಿದ್ದರೂ ಗೌರವದ ವಿಶ್ವಾಸದ ಕೊಡುಗೆಯನ್ನ ವರು ಒಪ್ಪಿಕೊಳ್ಳ 
ಬೇಕಾಗುತ್ತಿತ್ತು (ಹೊಸಕ್ತಿ ೪೨); ಸಸ್ಮಶಾಸ್ತ್ರಕ್ಕೆ ಗೊಬೆಲ್‌ನ ಕೊಡುಗೆ 
(ಸಸ್ಯಕ, ೪೫); ಕುಟುಂಬದ ಆರೋಗ್ಯ . . . ಸುಖಸಂತೋಷಗಳ 
ಕಡೆಗೆ ಅದರ ಕೊಡುಗೆ ಕಡಿಮೆ ಮಹತ್ವದ್ದಲ್ಲ (ಅಡುಸಇ. ೨೦). 

[ಕೊಡು + ಇಗೆ] 

ಕೊಡುಗೈ, ಕೊಡುಗಯ್‌ (ನಾ). ಧಾರಾಳವಾಗಿ ದಾನ ಮಾಡುವ 
ಕ್ಸೈ; ಕೊಡುವ ಕೈ: ಕೊಡುಗೈ ವೇಶೈಯ ವಶ್ಮವೈ (ಸೋಮೇಶ. ೭೧); 
ಕೊಡುಗೆಯ ಕರ್ಣನನೆ ಮಾರಿಹಳು ದಾನದಲ್ಲಿ ನಮ್ಮ ವಿಸಯೆ 
(ಚಂದ್ರಸ. ೧೨), ಆವರ ಕೊಡುಗೈ ಸಹಾಯವನ್ನು ಕೇಳಿ ಪಡೆಯದವರೇ 
ಇಲ್ಲ (ಕಂಗನಾ. ೨೩೧). ಔೊಡುಗೆಯ್‌ : ಅವ ಕೈ ಬಂದೊಡಂ 
ಕೊಡುಗಯ್ಯ ಬಾಳೆ (ಕಾಲೂರ. ೭೫-೧೩೬). 

[ಕೊಡ್ಡು * ಕೈ (ಲ ಕೆಯ್‌,)) 


(ಅರಳು. ೧೦೦-೧೦). 


ಅಜುಗೆ 


ಕೊಡುಗೈತನ 


ಕೊಡುಗೈತನ (ನಾ). ಧಾರಾಳತನ: ಕಲಿತನದಲ್ಲಾಗಲಿ ಕೊಡುಗೈತನ 
ದಲ್ಲಾಗಲಿ ಕರ್ಣನಲ್ಲದೆ ಮತ್ತಾರು ತಾನೆ ಪರಮಾವಧಿಯನ್ನು ಮುಟ್ಟರು 
ವವರು (ಧಾಮಣಿ, ೨೫). [ಕೊಡುಗೈ + -ತನ] 

ಕೊಡುಗೈನೀರ (ನಾ). ದಾನಶೂರ: ನೀನು... ದೀನದಲಿತರಿಗೆ 


ಪಿಗಿ೭೬ 


ಕೊಡೆಯೆಲೆ 


ಕೊಡೆ, (ನಾ). ಕೊಡುವಿಕೆ; ಕೊಡುಗೆ: ನಿಮ್ಮೊಳಗೆ ನಮ್ಮೊಳಗೆ 
ಕೊಳ್ಳುಕೊಡೆಯೀ ಬಯಲ ಹಮ್ಮನಾಡಲದೇತಕೆ (ಸಮ್ಯಕ್‌. ೮-೧೬) ; 
ನಿನಗೂ . . . ನೆನಪಿರುವಂಭ ಕೊಡೆ ಕೊಡ್ತೀನಿ (ಪುನರು. ೫೧೧). 
“ಕೊಳುಕೊಡೆ' ಸರಾ. [ಆ ಕೊಡು] 


ಕೆಂಡುಗೈನೀರನಾಗಿ ವಿಶ್ವಾನುಕಂಪ ತೋರಿರುವೆ (ದಾನಚಿಂ. ೨೧).| 5 | ಕೊಡೆಗರಿ (ನಾ). ಕೊಡೆಯ ಗರಿ: ಸಡಲಿಸಿ ಮಡದಿಯರುಡಿಯನು 


[ಕೊಡುಗೈ + ವೀರ] 
ಕೊಡುವಳಿ (ನಾ). ೧. ಕೊಡುವಿಕೆ. ೨. ಇನ್ನೊಂದು ಮನೆತನಕ್ಕೆ 
ಹೆಣ್ಣನ್ನು ಕೊಡುವುದು: ಒಂದು ವಟಾರದಿಂದ ಇನ್ನೊಂದು 
ವಟಾರಕ್ಕೆ ಕೊಡುವಳಿ ತರುವಳಿ (ಹೆಣ್ಣಿ ಕೊಡುವುದು ತರುವುದು) 
ಉಂಟು (ಹುಟ್ಟಿಹ, ೨೬೩); ಅಂತಹ ಮನೆಗಳಿಗೆ "ಕೊಡುವಳಿ ತರುವಳಿ' 
ಕೂಡದು (ಬೆಳುಮ, ೨೯). "ತರುವಳಿ” ಪರಾ. [ಕೊಡ್ಕು + -ವಳ್ಳಿ) 
ಕೊಡುವಾಯಿ (ನಾ). (ಕರಾ) ತೋರವಾದ ಹಾಗು ಉದ್ದವಾದ 
ಒಂದು ಬಗೆಯ ಮಾನು. [+ ತುಳು. ಕೊಡುಮಾಯಿ) 
ಕೊಡುಹ (ನಾ). ಕೊಡುವಿಕೆ; ಕೊಡುವ ಕ್ರಿಯೆ: ವೃದ್ಧಿಜೀವಿಕೆ- 
ಬಡ್ಡಿಯ ಕೊಡುಹ (ನಾಚಿರಾ. ಕಿ). [ಕೊಡು, + - ಹೃ] 
ಕೊಡೆ, (ಕ್ರಿ). ೧. ಮೊನಚಾದ ಆಯುಧದಿಂದ ಚುಚ್ಚಿ ಗುಳಿ 
ಮಾಡು. ೨. ಕೊರೆ; ಕಂಡರಿಸು: ಡೇವಿಯರೆ, ಕೊಡೆಯುತಿಹ 
ಮೂರ್ತಿ ಉಳಿದವರಿಗೇನೋ ಕಲ್ಲೆ (ನವರಾ. 211, ೧೯). ೩. ತೆಂಗಿನೊಳ 
ಗಿನ ಕೊಬ್ಬರಿಯಂತೆ ಹೆರೆದು ತೆಗೆ; ಕರೆದು ತೆಗೆ. ೪. (ಕೀಟದಂತೆ) 
ಕೊರೆದು ನೋವುಂಟಾಗು; ಯಾತನೆಹೊಂದು; ನೋವಾಗು. 
೫, ಬಡವಾಗು; ಕೃಶವಾಗು: ತಡೆಯಲೈ ಸಮರ್ಥನೆಯೆನುತುಂ 
ನಡನಡುಗುವವೋಲ್‌ ನಡು ಕೊಡೆದುದು (ಜಯಕಾ. ೨-೪೦) ; ಕೊಡೆ 
ದುದು ನಡು ಕೂಡೆ ಮಡದಿಯ ಪೊಡೆಯೊಳು ಮಡುಗೊಂಡೆಸೆವನುರಾಗ 
(ಚಂಪ್ರಸಾಂ. ೪-೨೭). [ದೇ.॥ ತಮಿ, ಕುಡೈ; ತುಳು. ಕುಡೆ) 
ಕೊಡೆ (ನಾ). ೧. ಮಳೆ, ಬಿಸಿಲುಗಳಿಗೆ ಮರೆಯಾಗುವಂತೆ 
ಹಿಡಿದು ಕೊಳ್ಳುವ ಒಂದು ಸಾಧನ; ಸತ್ತಿಗೆ; ಛಶ್ರಿ; ಆತಪತ್ರ : 
“ತಟಕಿ, ಕೊಡೆ, ಮೇಘಡಂಬರಂ -ಈ 4 ಆತಪತ್ರ? (ಕಶಸಾ.೧೭-೩೨೭); 
“ತಟ ಕೊಡೆಯು ಛತ್ರಮಕ್ಕನವರತಂ? (ಕವಿಕಂ. ೧೪೯); ಸೀಗುರಿ 
ಗಳುಮಂ ಕೊಡೆಗಳುಮಂ ಪಿಡಿಯಿಸಿ (ವಡ್ಡಾರಾ. ೭೪-೧೧); ಪಂಚರತ್ನದ 
ಕೊಡೆಯಂ ಪಿಡಿದಂ (ಆದಪು. ೬-೫) ; ಏಜಕುದುರೆ ಕೊಡೆ ಆಳಪಣ್ಣು ವಳೆ 
* ರಾಜಚಿನ್ನವ ಕೊಟ್ಟು (ಸೌಇಇ. 120-1, ೪೧-೧೪; 11ನೆಯ ಶತ); 
ಜಡೆಯ ಚಂದ್ರಕಳೆ ಕೊಡೆಯಾಗೆ ಪಿಡಿದ ಕ್ರಿಶೂಲಂ ಕೊಡೆಯ ಕಾವಾಗೆ 
(ನಂಬಿರ, ೬-೧೬) ; ಸಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ 
(ಹಚಕಾ. ೨-೩೧) ; ಕೊಡೆಯೆಂಬರಾತಪತ್ರವನು (ಮೋಹತ. ೨-೨೦); 
ಮರವೇ ಪರಿಮಳ ಪರಿನೇಸವನಾಂತಿಹ ಹೂವಿನ ಕೊಡೆಯಾಗಿತ್ತು 
(ಅನಿಕೇ. ೨೬); ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ 
ಹಿಡಿಸಿಕೊಂಡ (ಗಾದೆ). ೨. (ಕರಾ) ಚಂದ್ರ ಮತ್ತು ಸೂರ್ಯರ; 
ಸುತ್ತಲೂ ಕಂಡುಬರುವ ಪ್ರಭಾವಳಿ ವರ್ತುಲ, --ಪರಿವೇಷ: 
ಚಂದ್ರನ ಬೆಳಕನ್ನು ಅವು ಪ್ರತಿಫಲಿಸುವುವು, ಇದರಿಂದ ಅವನ ಸುತ್ತು 
ವರ್ತುಲಾಕೃತಿಯ ಒಂದು ಪ್ರಭಾವಳಿಯೂಂಟಾಗುವುದು ಇದನ್ನೆ 
ಳೊಡೆಯೆಂದು ಕರೆಯುವರು (ಬಾಲಪ್ರ. 1, ೬೩). | 
ಕೊಡೆಯಭೋಗ - ಜೀವಸ್ಥಾ ನದ ಒಂದು ಸೇವೆ; "ಛತ್ರಿ | 
ಸೇವೆ (0): ಗುತ್ತಿಗೆ ಖ ೭ ಕೊಡೆಯ ಭೋಗ ಣ೧ಕೆ ಗದೆ ಖಂಕೆ 
(ಸೌಇಎ. ೧೯೩೪, ಪುಂಗನೂರು. ೧೫೭-೭ ; 1426). 
[ದೇ. | ಶಮಿ, ಕುಡೈ; ಮಲ. ಕುಡ; ಕೊಡ. ಶುಳು. ಕೊಡೆ; |45 
ತೆಲು. ಗೊಡಗು] 


10 


80 


40 


ಮುಡಿಯನು ಬಡ ಮುದುಕರ ಕೊಡೆಗರಿ ಹರಿದಾಡಿಸಿ (ಕಎಪು. ೨೮-೭). 
[ಕೊಡೆ + ಗರಿ (ಆ ಗಆಕಿ)] 

ಕೊಡೆಗೆದರು (ಕ್ರಿ). ಕೊಡೆಯಂತೆ ಹರಡು, ಬಿಚ್ಚು: ಮೂಡಿ 
ದುವು ರೆಂಕೆ ಸಾರಣನ ಭುಜಕೆ; ಳಡಗೆದರಿ ಹಾರುತ್ತಿಳಿದನಾ ಕದನ 
ಮೇದಿನಿಗೆ (ಶ್ರೀರಾಮಾ. ೬೫೦-೨೩೨). 

(ಕೊಡೆ * ಕೆದರು (ಆ ಕೆದೇಖ್‌)] 

ಹೊಡೆತ, ಕೊಡತ (ನಾ). (ಸಂದುಗಳಲ್ಲಿ) ನರಗಳ ಹೊಡೆತ, 
—ಿಡಿತ್ತ ನೋವು: ಸಂದುಗಳ ಕೊಡೆತ ನಿದ್ರಾಭಂಗ ... 
ಉಂಟಾಗಿಹವು (ವೈದ್ಯಸಾ. 1, ೪೧). ಕೊಡತೆ: “ಛಳಿ ಹಾಸುಗೋಲು 
ಪುಣ್ನೋವುಗಳೊಳಂ ಕೊಡ [ಪಾಠಾಂ. ಡೆ]ತ” (ಶಬ್ದವೂಂ. ೯೮); 
ಸಂದುಗಳ ಎಲುವುಗಳ ಕೊಡತ... ಇವುಗಳೆಲ್ಲವೂ ಅಂತರ್ಗತ ಜ್ವರ 
ಲಕ್ಷಣಗಳು (ಸಕವೈ. ೯೮). [ಕೊಡೆ; + -ತ್ಮ) 

ಕೊಡೆನೆಗೆ (ಕ್ರಿ). ಪುಟನೆಗೆ; ಉಟಹಾರು: ನಡೆಗಲ್ವಂದುಂ ಬಿಣ್ಣಿಂ 
ಕೊಡೆನೆಗೆದಪುದುರ್ನಿ ಯೆಂದು ವಾಸುಗಿ ಪಲವುಂ ಪೆಡೆಯಂ ಶಿಶು ನಡೆವೆಡೆ 
ಯೊಳ್‌ ಪಡೆದಾಂತು ಸಹಸ್ರಫಣನೆನಲ್‌ ಪೆಸರ್ವಡೆದಂ (ಸಂರಾಮಾ. 
೩-೧೨೯); *ಒಂದು ಕಡೆಯ ಭಾರದಿಂದ ಮತ್ತೊಂದು ಕಡೆ ಮೇಲಕ್ಕೆ 
ಏಳು ೨ (ಪಂರಾಮಾ. ಕೋಶ); ಒಡೆದು ನಾನಾಥಟ್ಟುಗಳ ಮೈವಿಡಿದು 
ವಾರಿಡುವರುಣಜಲದಲಿ ಕಡಿಕುಗಳು ಬೆಂಡೇಳೆ ದಂತಿಗಳಟ್ಟಿ ಕೊಡೆನೆಗೆಯೆ 
(ಕುವ್ಯಾಭೀ. ೪-೮) ; ಕೊಡೆನೆಗೆದವಟ್ಟಿಗಳು ರಕುತವ ಕಡಲೊಳರೆಜೀವದ 
ಭಟರು ಬಾಯ್ವಿಡುತ ತೇಕಾಡಿದರು (ಕುವ್ಯಾದ್ರೋ. ೫-೧೧). 

[ಕೊಡೈ + ನೆಗೆ) 

ಕೊಡೆಮರ (ನಾ). ತಾಳೆಜಾತಿಯ ಒಂದು ಮರ: ಶ್ರೀತಾಳೆ, 
ಕೊಡೆಮರೆ.. .ಓಲೆಗರಿಮರ (ಮೈಣಗಿ. ೨೫-೪೫೮). [ಕೆೊಡೈ*- ಮರ್ಮ) 

ಕೊಡೆಮುಳ್ಳುಜಾಲಿ (ನಾ). ಒಂದು ಜಾತಿಯ ಮುಳ್ಳುಗಿಡ: 
ಬುಡ್ಡೆ ಜಾಲಿ, ಕೊಡೆಮುಳ್ಳು ಜಾಲಿ, ಹೊಡೆ ಜಾಲಿ (ಮೈಡಿಗಿ. ೨-೧೮). 

[ಕೊಡೈ * ಮುಳ್ಳು (ಆ ಮುಳ) + ಜಾಲ್ಮಿ) 

`ಕೊಡೆಯಾಳಿ (ನಾ). ಒಂದು ಪ್ರದೇಶದ ಹೆಸರು (?) : ಪಳ್ಳದೊಳಗಣ 

ಉಳಿಯಳರಿಯೇ ಕೊಡೆಯಾಳಿ ಬೆಳನೆ ಸಯ್ಯನೆ ಬನ್ನು (ಇಆ. ೩11, 


[?) 


೧೬-೪; 735).. 


55 ಕೊಡೆಯೆತ್ತು (ಕ್ರಿ). ಕೊಡೆಯನ್ನು ಮೇಲಕ್ಕೆ ಎತ್ತು, ಹಿಡಿ: 


ತೆಕೆ ಬಂದು ಬಂದೆದ್ದು ಹೆಡೆಯೆತ್ತಿ ಕಾರಿ ಹೊರಳುವೆಡೆ, ಕೊಡೆಯೆತ್ತಿ, 
ಗದ್ದುಗೆಯನೇರಿ (ಪಾರಸಿ. ೫-೧೦೨). [ಕೊಡೆ * ಎತ್ತು] 
ಕೊಡೆಯೆಲೆ (ನಾ). ಕೊಡೆಯಂತೆ ಹರವಾಗಿರುವ ಎಲೆ; ಅಗಲ 
ವಾದ ಎಲೆ: ಜಳದೇವತೆಗೆತ್ತಿದ ಪಚ್ಚೆಯ ಸತ್ತಿಗೆಗಳ ಪುದುವೆನಿಪುವು 
ವನಜವನದ ಕೊಡೆಯೆಲೆ ಪಲವುಂ (ಆದಿಫ. ೧೧-೬೫), ನಳಿನಿಯೊಡ 
ವೆಳೆದು ರಜಂಬೊರೆದು ಕೊಡೆಯೆಲೆಯ ಕೆಳಗಿರ್ದ ರಾಜಹಂಸಿಯ 
ವಿಳಾಸಮಂ ನೆನೆಯಿಸಿದಳ (ಶಾಂತಿಪು. ೯-೧೭೮); ಅಲ್ಲಲ್ಲಿಗೆ ತಾವರೆಯ 
ಕೊಡೆಯೆಲೆಗಳಿಂ ಮುಚ್ಚಿದ ಪ ಚ್ಚೈೆಯ... ತಣ್ಗಳಸಂಗಳುಮಂ 
(ಕಾದಂಉ. ೨೧೬); ಮೇಗೆ ನೆಗೆದಿಸುವ ಪಾವಸೆಗೊಂಡ ಪೇರಾವೆಯಂ 
ತಾವರೆಯ ಕೊಡೆಯೆಳೆ ಗೆತ್ತು (ಚಂದ್ರಫು. ೫-೪೦ ವ). 
[ಕೊಡೈ + ಎಲ] 


ಕೊಡೆಯೊಡೆಯ 


ಕೊಡೆಯೊಡೆಯ (ನಾ). ಕೊಡೆಯ ಅಧಿಪತಿ; ರಾಜ: ಒಡೆಯ 
ಪ್ರತ್ಯಯಕ್ಕೆ -ಪೆಮ್ಮೆೇಯೊಡೆಯ 0೦... ಕೊಡೆಯೊಡೆಯಂ 
(ಶಮದ. ೨೦೬ ಪ್ರಯೋ). [ಕೊಡೆ + ಒಡೆಯ] 
ಕೊಡೆವಣ (ನಾ). ಒಂದು ಬಗೆಯ ತೆರಿಗೆ: ಮನೆದೆಜಕಿಯುವುಂ 
ಕೊಡೆವಣಮುಮಂ ಬಿಟ(ಟ್ಬ)ರು (ಇಆ. ೫, ೨೫೩-೪೪ ; 1108). 
[ಕೊಡೆ? + ಪಣ] 
ಕೊಡೆವರ (ನಾ). ಕೊಡೆಯಂತೆ ಹರಡಿಕೊಂಡಿರುವ ಮರ: 
ಕೈಗೊಟ್ಟು ಮೆಲ್ಲನೊಬ್ಬೊಬ್ಬರಂ ನಡೆಸಿ ತಂದಾರವೆಯ ಕೊಡೆವರನ ತಡಿ 
ನೆಳಲ ತಂಪಿನೊಳು ಕುಳ್ಳಿರಿಸಿದ (ಸೋಮಚ, ೨-೮೬). 
[ಕೊಡ್ತೆ  ಮರ,] 
ಕೊಡೆನಿಡಿ (ಕ್ರಿ). ಕೊಡೆಯನ್ನು ಹಿಡಿ: ಪರಮಜಿನಜನನಿಗೊರ್ವಳ 
ಸುರವಧು ಕೊಡೆನಿಡಿದು (ಶಾಂಕಿಪು. ೯-೧೭೮); ಒರ್ವಳ್‌ ಕೊಡೆವಿಡಿವುದು 
ಮತ್ತೊರ್ವಳ್‌ ಚಮರವನಿಕ್ಕುತಿರ್ಪುದು (ಗದಾಯು. ೯-೩೧); 
ಕಾವಿಲ್ಲದೆ ಕೊಡೆವಿಡಿವೆನೆಂಬಂತೆ (ಧರ್ಮಾಮೃ.೯೪-೫೦) ; ವಿಪ್ರೋತ್ತಮನು 
ಕೊಡೆವಿಡಿದಲ್ಲಿಗೈತೆಂದು (ಸಂಭಪ, ೧೦-೧೫). (ಕೊಡೆ * ಪಿಡಿ] 


ಕೊಡೆಹುಲ್ಲು (ನಾ). ನಾಯಿಕೊಡೆ; ಅಣಬೆ: “ಛತ್ರಾ, ಅತಿಛತ್ರಃ, | 


ಪಾಲಘ್ನ- ೩ ಕೊಡೆಹುಲ್ಲಿನ ಹೆಸರುಗಳು * (ಸಿದ್ಧಾಂತಿ. ೧೩೨). 
[ಕೊಡೈ * ಹುಲ್ಲು (ಆ ಫುಲ್‌)] 
ಕೊಡ್ಸೀಗೆ "ಕೊಡಸಿಗೆ' ನೋ. 
ಕೊಣ "ಕೊಳ್ಳ'`ನೋ. 
ಕೊಜಕ (ನಾ). ಒಂದು ಬಗೆಯ ಪಕ್ಷಿ: ಅಕೆ ಹೊಅಸು ಓಟ್ಟವನು 
ಮಣಿಗನು ಗರುಡ ಕೊಣಕನು ಮೇಣು ಟೀವನು ಗರಗೆ ತೊಂಡಲು ಗಜಗ 
(ಸಾಳ್ವಭಾ. ೫-೨೩). (2) 
ಕೊಜಕಿಡು (ಕ್ರಿ). ನೆಗೆದಾಡು; ಎಗರು; ಕುಪ್ಪಳಿಸು : ಕುಣಿವಿಂಡು 
ನೀರುಣಲ್‌' ಬಗೆದು ಬಂದಲ್ಲಿ ಕೊಣಕಿಟ್ಟು (ಪಂಚತಂ. ೭೨-೧೩); 
ಕೊಣಕಿಡುವ ಕೊಣಸುಗಳಂ ಪಿಡಿದು (ಅರ್ಧನೇ. ೧-೯೨ ವ); ಕಾಡ 
ಕೋಣಂ. . .ಕೊಣಕಿಡುತ್ತಂ ಬಪ್ಪುದಂ ಕಂಡು (ಪಣ್ಯಾಸ್ರ.೪-೨೬ ವ). 
[ಕೊಣಕ್ಕು + ಇಡು] 
ಕೊಣಕು, (ಕ್ರಿ). ನೆಗೆ; ಕುಪ್ಪಳಿಸು: “ಕೊಣಕು - ಮೃಗಲಂಘನೇ 
(ಶಮಧಾ) ; ಸುಣಿಸೊಕ್ಳೆ ಕೊಣಕುತುಂ ಪಾಟ (ಪಂಚತಂ. ೪೬-೩); ದರಿ 
ಗೊಂಡಿಅಕಿದಾಡುತುಂ ಕೊಣಕುತುಂ (ಜಗವಿ. ೪-೨೫); ಕೊಣಕುವ 
ಸಬುದಮನಾರಯ್ದು (ರಾಮಾಶ್ವ. ೮೪-೩) ; ಕರು ಕೊಣಕೆ ಕಂಬದಾ 
ಕೆಳಗಂತೆ (ಹೆಬ್ಬೆರ. ೪-೪೪). [?] 
ಕೊಣಕ್ಕು (ನಾ). ನೆಗೆತ; ಜಿಗಿತ; ಹಾರಿಕೆ. "ಕೊಣಕಿಡು' ಸರಾ. 
[< ಕೊಣಕು,] 
ಕೊಣಳೋಲ್‌ (ನಾ). ಬಗ್ಗಿದ ಕೋಲು; ವಕ್ರವಾದ ಕೋಲು 
(2) : ಕೊಣಕೋಲಂತಪ್ಪ ಬಾಲಮುಂಬೆರಸು ಬಿಲದೊಳ್‌ ಪೊಕ್ಕು 
ಪುಲಿಯಂತೆ ಗರ್ಜಿಸುತ್ತುಮಿರ್ಪೆದು (ಸಂಚತಂ. ೩೦೪-೨). 
[ಳೊಣ್ಯ * ಕೋಲ್ಡ್‌] 
ಕೊಣಗು "ಕೊಳಗು' ನೋ. 
ಕೊಣತ (ನಾ). ವ್ಯಾಯಾಮಕ್ಕಾಗಿ ಕೈಯಲ್ಲಿ ಹಿಡಿದುಕೊಂಡು 
ಬೀಸುವ ಮರದ ಅಥವಾ ಲೋಹದ ಗದೆಯಂತಹ ಸಾಧನ; 
ಲೋಡು: ಪರತತ್ತ್ವ ವಿವರದ ಬಸಿಗೆಗಳನೆ ಹಾಕುತಟನೆಂಬ ಕೊಣತವ 
ನೊತ್ತಿಕಟ್ಟ (ಕೈಕವ. ೪-೧೫-೧). 
ಕೊಣತಕಟ್ಟು * ಕೊಣತಕ್ಕೆ ಕಟ್ಟಿದ ಹಗ್ಗವನ್ನು ಹಿಡಿದು 
ಏರು: (8). (2) 


pe 
ಲ 


ವಿಗಿ೭೭ 


ಕೊಣಸು, 


ಕೊಣದಪ್ಪಲೆ "ಕೊಳಗದಪ್ಪಲೆ' ನೋ 
ಕೊಣಪ (ನಾ). ದನುಜ, ರಾಕ್ಷಸ: ಪ್ರಕಟಮಾಗೆಸೆವುತಿರ್ಸೆನ್ಮು 
ಮಾಬಲಕೆ ಜೋಕೆಯಿಂದೊರ್ವ ಸೇನಾನಿಯಂ ಪಿರಚಿಪೊಡೆಯಾ ಕೊಣಪ 
ಕೊಳಾವವಂ ಯೋಗ್ಮನಹನಂತದಂ ತಿಳುಪು (ಘೋರಾಸು. ೪೬-೨೧). 
[< ಸಂ. ಕೋಣಪ] 
ಕೊಣಪಿ (ನಾ). ಕಾಳನ್ನು ಉದುರಿಸುವ ಬಡಿಗೋಲು : (ಕಿ)- 
[1 . / ತೆಲು. ಕುದುಪೆ] 
ಕೊಣಬಿಗ (ನಾ). ಬೆಡಗುಳ್ಳವನು; ಒನಪುಗಾರ; ಸೊಗಸುಗಾರ: 
ಕೊಬ್ಬಿದ ಕೋಣನ ಮೇಲೆ ಗೊಬ್ರವ ಹೇರ್ಮಾನೆ ಕೊಬ್ಬಿದೇನೆಲಾ ಕೊಣಾ 
ಬಿಗಾ ನಿನ ಬಾಕ್ಲಿಗೆ ಕಬ್ಬಿಯ ಮುಳ್ಳ ಎಳಸೇನು (ನಾಸದ. ೨೧). 
[ಕೊಣಬ್ಬು, (ಆ ಕೊನಬು) + -ಇಗ] 
ಕೊಣಬಿಗೆ, ಕೊಣಮಿಗೆ, ಕೊಣವಿಗೆ (ನಾ). ಕಣಿಕವನ್ನು ನಾದುವು 
ದಕ್ಕಾಗಿ ಬಳಸುವ ಅಗಲವಾದ ಮರದ ಮರಿಗೆ; ಹರಿವಾಣ: 
"ಕೊಣಬಿಗೆ (ಕೊಣಮಿಗೆ)-ಕಟ್ಟಿಗೆಯ ಅಗಲ ಪಾತ್ರೆ? 
(ಜಾನಕೋ. ೪೨). ಶಕೊಣಮಿಗೆ: ಮೇಲಿನ ಪ್ರಯೋಗವನ್ನು 
ನೋಡಿ. ಕೊಣವಿಗೆ : (8). [?] 
ಕೊಣಬು, "ಕೊನಬು? ನೋ. 
ಕೊಣಬ್ಮು (ನಾ). ಕಾಯಿಪಲ್ಯ ಬೆರಸಿ ಮಾಡಿದ ಹುಳಿ; ಒಂದು 
ಬಗೆಯ ಸಾಂಬಾರು: ಉತ್ತಮದ ಸಂಭಾರಮಿಕ್ಕಿ ನಾಲ್ಕೆಂಟು 
ರುಚಿನೆತ್ತ ಕೊಣಬಂ ಕಾಸಿಕೊಂಡು (ಸೂಪಶಾ. ೪-೩೨) ; ಹಲಸಿನ 
ಕಾಯ ಮೃದುವಾಗಿ ಕುಕ್ಕಿ. * « ಮೊಸರು ಉಪ್ಪ) ಹುಳಿ ಸಂಭಾರಂಗಳ 
ಅರೆದು ಕದಡಿ ಆ ಕೊಣಬನು ದರ್ನ್ವೀಲೇಪದ ಪವಣಿನಲಿಳುಹಿ 
(ಭೀಮಸೂ. ೪೫). 
[ದೇ. | ತಮಿ. ಮಲ. ಕುಟಮ್ಬು] 
ಕೊಣಬುಗಾಸು (ಕ್ರಿ). ಕೊಣಬನ್ನು ಕಾಯಿಸು, ತಯಾರಿಸು: 
ಬಿಳಿಯುಪ್ಪು ಹುಳಿ ಶುಂಠಿ ಜೀರಿಗೆ ಮೆಣಸನರೆದುದಂ ಕೊಣಬುಗಾಸಿ 
(ಸೂಪಶಾ, ೪-೪೦). [ಕೊಣಬ್ಮು + ಕಾಸ್ಕು) 
ಕೊಣಬೆ (ನಾ). ಬಣಬೆ; ಮೆದೆ: ಅವನ ಹುಲ್ಲು ಕೊಣಬೆಯ ಸಮಾಸ 
ದಲ್ಲಿ ಗೋದಿನಾಗರ ಹಾವು ಹೆಡೆಯಾಡಿಸುತ್ತ ಮಲಗಿದ್ದಿತು 
(ಗರುದಾ. ೧೨೭), [2] 
ಕೊಣಮಿಗೆ "ಕೊಣಬಿಗೆ? ನೋ. 
ಕೊಣಮಿರುಂಗ (ನಾ). ಒಂದು ಪ್ರದೇಶದ ಹೆಸರು: ಕೂರಾಳಿಗದ 
ಅಳರೊಳೆ ಕೊಣಮಿರುಗಣ್ಣ ದುರದುಳ್‌ ದುಗ್ಗಮಾರರ ಪಡೆ ಒಟ್ಟಿ 
ಎಜ್‌ದು ಬಿಬ್ಬಿ (ಎಕ. 120, ದೇವನ. ೬೭-೩ ; 780). [?] 
ಕೊಣಲು (ನಾ). ಬಾಗು; ತಿರುವು: ಮೂಡಲು ಹೊಸಗೆರೆಯ 
ಪಡುವಣ ಬಡಗಣ ಕೊಣಲು ಮತ್ತರೊಂದು ಕೋಡಿವರ ಪಗಲೂಟದ 
ಕೈಯಿಂದಂ (ಕಕುಲ, ೨೦-೭,; ?). 
[?. 1 ತಮಿ. ಕುಣುಗು - ಬಾಗಿರು, ವಕ್ರವಾಗಿರು] 
ಕೊಣವಿಗೆ "ಕೊಣಬಿಗೆ' ನೋ. 


40| ಕೊಣಸ್ಸು (ನಾ). ಜಿಂಕೆಯ ಮರಿ; ಮರಿಹುಲ್ಲೆ : “ಕೊಣಸೆಂದು 


[od 
[i] 


ಮೃಗಶಿಶು* (ಕಶಸಾ. ೬-೧೧೦) ;: *ಕೊಣಸೆನೆ ಮೃಗಪೋತಂ ೫ 
(ಕವಿಕಂ. ೫೮) ; ದೀವದ ಪುಲ್ಲೆಯ ಕೊಣಸುಗಳ್ನೆ ಪುಲ್ಲೆ ಸಖಂ. ಸೇಖಿದು 
ನೀಡುತುಂ (ಲೀಲಾವ. ೪-೧೮ ವ); ತೊರೆದ ಕುಚಂಗಳಿಂದೆ ಕೊಣಸಂ 
ನಸೆಯಿಂ ಮೃಗ ಕುರಂಗಿ ಸಾರ್ತರಲ್‌ (ಜಗನಿ. ೧೬-೨೨) ; ಪುಲ್ಲೆಯ 
ಕೊಣಸಂ ಪುಲಿಯೇಜಕದಂತಿರೇಜಲುಪೇಂದ್ರಂ (ಮಹಾನೇ. ೬-೧೦೦); 
ನೀನಿಲ್ಲು ಕೊಣಸಿಂಗೆ ಮೊಲೆಗೊಟ್ಟು ಬಂದಪೆ (ಪಾಸೋಪು. ೧೦-೧೧೩). 


ಕೊಣಸ್ಕು 


ಕೊಣಸ್ಕು (ನಾ). ಗೊಣಸು; ಗೊಲಸು: ಮದ್ದಲೆಯ ಮೇಲೆ ಕೊಣಸು 
ಬಾವುಲಿಯ ಬೊಂಬೆಯ ಕಟ್ಟ (ಸ್ರಭುಷ. ೫-೨೭). [ಆ ಗೊಟಸು) 

ಕೊಣಸುಮೇ (ನಾ). - ಕೊಣಸ್ಸು: ಬಿಮ್ಮಿನಿಂ ಕೊಣಸುಮಜಃ 
ಗಳಿಗೆ ನುಣ್ಮಾತ ಕಲಿಸುವುವು ಕನ್ನಡವಕ್ಕಿಯು (ಪ್ರಧುಷ. ೩-೨೦). 

[ಕೊಣಸ್ಕ್ಮು *-.ಮಜಕಿ] 

ಕೊಣಿಕೆಲ್‌ (ನಾ). ಒಂದು ನಾಡಿನ ಹೆಸರು: ಬ್ರಾಹ್ಮಣೇಭ್ಯಃ 
ಕೊಜೆಕಲ್‌ನಿಸಷಯೇ ಸ್ವಭಾಷಯಾ ಪೆರಿಯಾಳನಾಮಗ್ರಾಮನ್ನತ್ತ ಮ್‌ 
(we. ೪111, ೯೭-೬1 ; 7ನೆಯ ಶತ). [11 

ಕೊಣು "ಕೊಳ್ಳ್‌' ನೋ. 

ಕೊಣ್ಣ (ನಾ). (9): ಹು[ಪಾಕಾಂ. ಹ]ದಿದ ಕಾಂಡಪಟಿಂಗಳೊಳಂ 
ಮೇಲ್ವಟ್ಟಿನೊಳೆಟ್ಟಿದ ಕೊಣ್ಣದೆೊಳ್‌ ಬಿದಿರ ಪೊಳೆಯೊಳಂ (ಮದತಿ. 
೮-೨೩). [?] 

ಕೊಣ್ಣಿಂದ(ನಾ). ಒಂದು ಊರಿನ ಹೆಸರು(?): ಕೊರಕೋಡ ಕೊಣ್ಣಿಂ 
ದರ ಳೆಜ್‌ ಧಾತು ಸರ್ವ್ವಂಯಿತ್ತರ್‌ (ಎಕ. ೪111, ಸೊರಬ.೧-೪; 797).{2] 

ಕೊಣ್ಣಿಂದಗಾಲ್‌ (ನಾ). ಒಂದು ಊರಿನ ಹೆಸರು: ಅನ್ತೆ ಬನ್ನು ನೇಜಿ 
ಲ್ಲಾಲೆ ಅನ್ರೈಬಂದು ಕೊಣ್ಣಿನ್ನ ಗಾಲೆ(ಮೈಆರಿ.೧೯೩೬, ೫೩-೨೫; 550).[7) 

ಕೊತ (ನಾ). ಒಂದು ಊರಿನ ಹೆಸರು: ತಗಡೂರ ಕುರುಳ 
ಕೋಗೂಣ್ಣೆ ಎಡತಲೆಯ ಕೊತದ ಪುಳ್ಳಿಗನುಂ ಕೆನ್ನೆಳ್ಳೆಯ ಬದ್ರಸೆ 
ಐಯನೂಂ (ಎಕ. 11, ನಂಜನ. ೧೯೯-೧೫; ?). (2) 

ಕೊತಂಬರಿ "ಕೊತ್ತುಂಬರಿ? ನೋ. 

ಕೊತಕೊತ (ನಾ). ಒಂದು ಅನುಕರಣ ಶಬ್ದ; ದ್ರವ ಪದಾರ್ಥ 
ಕುದಿಯುವಾಗ ಉಂಟಾಗುವ ಶಬ್ದ: ಸಾರು ಕೊತಕೊತ ಕುದಿಯು 
ತ್ತಿತ್ತು (ರೂಢಿ). [?) 

ಕೊತಮರಿ "ಕೊತ್ತುಂಬರಿ? ನೋ. 

ಕೊತಲಿಕುದುರೆ (ನಾ). ಮೆರವಣಿಗೆಯ ಕುದುರೆ (9): ಮುತ್ತಿನ 
ತುರಾಯಿಗಳು, ಕಡಗ ಕಂಠಮಾಲೆ ಐದು ಕೊತಲಿಕುದುರೆಗಳು ಮುಂತಾ 
ದುವನ್ನು ಆಲಿ ಆದಿಲ್‌ಷಾಹಿಗೆ ಬಹುಮಾನವಾಗಿ ಕೊಟ್ಟು ಬಾರೆಂದು 
ಅರಸರು ಆಜ್ಞೆ ಮಾಡಿದರು (ಬಖೈರು. ೮). [«- ಹಿಂ. ಮರಾ. ಕೋತಲ] 

ಕೊತವಾಲ, ಕೊಟ್ಟವಳ್ಳ, ಕೊತ್ತವಾಲ, ಕೊತ್ವಾಲ್‌, ಕೊತ್ವಾಲ, 
ಕೋಟ್ಟಿವಳ (ನಾ). ೧. ಕೋಟಿಯ ಕಾವಲುಗಾರ; ದುರ್ಗರಕ್ಷಕ: 
ಬಾದಶಹನು ಆದೇ ಕ್ಷಣ ಕೊತವಾಲನನ್ನು ಕರೆತರಿಸಿ (ಮುಂಬಯಿ. ೪-೨೦); 
ರಾಣೀನಗರದ ಕೊತವಾಲನೂ ಕೋಣೆಯೊಳಗೆ ಕುಳಿತುಕೊಂಡು 
(ಕೊತಕಾ. ೧). ಕೊಟ್ಟಿ ವಳ್ಳೆ: ೧,“ ಪೊಡವಿಯೊಳಡಂಗಾಯ್ತ ರಾಕುಜುಂ 
ಬರೆನಿಪ್ಪ ನುಡಿ ಕೊಟ್ಟಿ ವಳರ್ಗೆ ” (ಶಬ್ದಮಂ. ೪೬); *ಅಡಂಗಾಯ್ತರ್ಕು 
ಅಂಬರೆನೆ ಕೊಟ್ಟವಳರುಗ (ಕಬ್ಬ ಕ್ಕೆ. ೩೬). ಕೊತ್ತವಾಲ: ೨.ಪ್ರವಾಸಿ 
ಮಂದಿರದ ಮೇಲ್ವಿಚಾರಣೆ ಮಾಡುವ ಅಧಿಕಾರಿ: (೪). 
ಕೊತ್ವಾಲ್‌: ೧. ಕೊತ್ವಾಲ್‌ ಚಾವಡಿ ಮೊದಲಾದ ಹಲವು ಚಾವಡಿಗಳು 
(ಮಹಾವಂ, 1, ೪೨). ಕೊತ್ತಾಲ: ೧. ಕಿಲ್ಲೆದಾರರುಂ ಕೊತ್ವಾಲರುಂ 


೨ಗಿ೭೮ 


ಅ 


3 


20 


A 
ಲೂ » 
ಅ ಭಾ 


(ಅರ್ಚಾನಿ.೩೧-೩೯); ಅಧಿಕಾರಿಗಳು ಮಾಜಿಕ ಪರಿವಾರದಲ್ಲಿದ್ದ ನರನ್ನೆಲ್ಲಾ | 
ಕೊತ್ತಾಲನ ಬಳಿಗೆ ಹಿಡಿದುಕೊಂಡು ಹೋದರು (ಬಂಕಿಮ. ೨೨೧) ; |40 
p | 
ನಮ್ಮನ್ನು ದಿಲ್ಲಿಗೆ ರವಾನೆಮಾಡಲು ಸುಲ್ತಾನನ ಸ್ವಂತ ಅಧಿಕಾರಿಯೂ | 


ಕೊತ್ತಲೆ 


ಕೊತುಂಬರಿ "ಕೊತ್ತುಂಬರಿ? ನೋ. 

ಕೊತ್ತಂಗೆಂಕೆ (ನಾ). ಒಂದು ಊರಿನ ಹೆಸರು: ಸುತ್ತಿಜಕಿದು ಪರಿವ 
ಪರಿಕಾಲುತ್ತಮವೆನೆ ಜೆಳೆದ ಗಂಧಶಾಳಿ (ಯ) ತೆನೆಯಿಂದೆತ್ತಲು . . . 
ಕೊತ್ತಂಗೆಆಕಯಿಂದ್ರ ಫುರವನನುಕರಿಸಿತ್ತು (ಎಕ. ೫11, ಕುಣಿಗ. ೧-೨೧ ; 
1157). [?) 

ಕೊತ್ತಂಡೆಕೆಉ8 "ಕೊತ್ತಂದೆಿಕೆಆೆ' ನೋ. 

ಕೊತ್ತಂದೆಕೆಐಕೆ, ಕೊತ್ತಂಡೆಕೆಟ್‌ (ನಾ). ಒಂದು ಸ್ಥಳದ ಹೆಸರು: 
ಪಡುವ ಮಾಲೆ ತಾಯನ್ನೆ ಕೆಜಕಿಯೆ ವಡಗಾಯ್ನಡುಗಲ್ಲೆ ಕೊತ್ತನ್ನೆ 
ಕೆಲ್‌ ಯೆ (ಎಕ. ೫ (8), ಚಿಕ್ಕಬ. ೧೦೬-೬೫ ; 850). ಕೊತ್ತಂಡೆಳೆಬಕಿ : 
ತಾಯಂದೆಕೆಣೆಯ ವಡಗಾಯ್‌ ನಡುಗಲ್ಲಿ ಕೊತ್ತಂಡೆಕೆಜಿಯ 
(ಮೈಆರಿ. ೧೯೧೪, ೧೩-೬೫ ; 806). [ಕೊತ್ತಂದೈ 4 ಕೆ] 

ಕೊತ್ತಂಬರಿ "ಕೊತ್ತುಂಬರಿ? ನೋ. 

ಕೊತ್ತಕೊಡರೆ (ನಾ). ಒಂದು ಬಗೆಯ ತೆರಿಗೆ (?): ಸುಂಕಸೋಡಿಗೆ 
ಕೊಡರೆ ಕೊತ್ತಕೊಡರೆ ಎತ್ತು ದರೆ ಕೊತ್ತಮ ದರೆ ಸುಂಕ 
(ಎಕ. ೫1೪, ಮಳವ. ೧೪೫-೩೫; 7). [1] 

ಕೊತ್ತಳ್ಕೆಯೂರ್‌ (ನಾ). ಒಂದು ಊರಿನ ಹೆಸರು: ಕೊತ್ತಕ್ಕೆಯೂರ 
ಪೂರ್ವದ ಬೆಸಮಕ್ಕಳಾವರುಂ (ಎಕ. 111, ನಂಜನ. ೧೩೯-೧೦ ; 915). 

[? + ಊರ್‌] 

ಕೊತ್ತಣ "ಕೊತ್ತಳ್ಳ' ನೋ. 

ಕೊತ್ತಣಿ "ಕೊತ್ತಟಾ' ನೋ. 

ಕೊತ್ತದಿಕೌವಲ (ನಾ). ಒಂದು ಊರಿನ ಹೆಸರು: ಕುಪ್ಪೆ ಒಡೆಯ 
ಕೊಸಿಗ ಕೊತ್ತದಿ ಕಾನಲ ಎನಾದಿಪೆರುರಾದರು ಸಮಣರು ಮರುದೂರ 
ಮಾರಂದೆಯರ್‌ . , . ಎನೆತ್ತರು ಸಾಕ್ಷಿ (ಇಆ. X1೪, ೨೩೨-೫೭; 
9ನೆಯ ಶತ). (1) 

ಕೊತ್ತನಗೊರಜಿ (ನಾ). ಒಂದು ಬಗೆಯ ಸೊಪ್ಪು : ಸೊಪ್ಪುಗಳು: 
ಅಗಸೆ... ಕುಟ್ಟಿ, ಕೊತ್ತನ ಗೊರೆಜಿ, ಕೊತ್ತ ೦ಬರಿ, ಪೂಂಡಿ 
(ನಮ್ಮನು. ೨೩೭). [? + ಗೊರೆಜಿ (ಆ ಗೊರಜೈ)) 

ಕೊತ್ತಮಂಗಲ (ನಾ). ಒಂದು ಊರಿನ ಹೆಸರು: ಬಯಲ್ನಾಡಂ 
ಬನ್ನು ಕೊತ್ತ ಮಜ್ನಲಮನಿಆದು ತುಜುವಂ ಕೊಂಡು ಪೋಗುತ್ತಿರೆ 
(ಎಕ, 1೪, ಹೆಗ್ಗಡ. ೧೦೩-೭ ; 910) ; ಕೊತ್ತೆಮಲ್ಲಲದ ದುಗ್ಗಯ್ಯ ಬರೆದ 
(ಎಕ. ೪, ಚನ್ನರಾ. ೬೩೨-೨೬ ; 971); ಕೊತ್ತ ಮಜ್ಗಲದ ಮಹಾಜನರ 
ಒಡಮ್‌ಬಡಿಕೆಯಿಂದ (ಮೈಆರಿ. ೧೯೨೩, ೩೭-೪; ?). 

[ಕೊತ್ತ * ಮಂಗಲ] 

ಕೊತ್ತಮಾಲ್ಲಿ (ನಾ). ವ ಕೊತ್ತುಂಬರಿ: ಕೊತ್ತಮಲ್ಲಿ, ಓಮ, ಸಾಸಿವೆ, 
ಸೈಂಧವಲವಣ . . , ಬಿಡುಲವಣ ಇಷ್ಟನ್ನೂ ಸಮಭಾಗ ಚೂರ್ಣಮಾಡಿ 
(ವಿವೈವಿ. ೪೬). (ಶಮಿ. ತೆಲು. ಕೊತ್ತಮಲ್ಲಿ] 

ಕೊತ್ತಮ್ಮ (ನಾ). ಒ ಬ್ಬಾತನ ಹೆಸರು: ದ್ವಿವೇದಿ ಕೊತ್ತಮ್ಮ 
ಶರ್ಮಣೇ (ಮೈಆರಿ. ೧೯೩೬, ೫೩-೨೨; 550) ; ಕಾಳೆಗದೊಳ್‌ ಅಣ್ಣಿ 
ಗೆರೆಯಣ್ಣಿಗೆರೆ ಕೊತ್ತಮ್ಮಂಗೆ ಅಭ್ಯಂತರ ಸಿದ್ಧಿ ಮಂಗಳ ಶ್ರೀ (ಮೈಆರಿ. 
೧೯೨೩, ೩-೪; 962). [ಕೊತ್ತ್ಯ * ಅಮ್ಮು] 


ಕೊತ್ತಲ "ಕೊತ್ತಳ್ಳ' ನೋ. 


ಕೊತ್ಬಾಲನೂ ಅಲ್ಲಿಗೆ ಬಂದರು (ಪ್ರವಾ ಇ. 11, ೭೪). ಕೋಟ್ಟಿವಳೆ:!  ಕೊತ್ತಲು "ಕೊತ್ತಳ್ಳ' ನೋ. 


೧. ಕುಜುಂಬ ಪದಕ್ಕೆ "ಅಡಂಗಾಯ್ತ', "ಕೋಟ್ಟವಳ' . . 


ಟು 
ಇತ್ಮಾದಿಯಾಗಿ ಕೋಶಗಳಲ್ಲಿ ದೊರೆವ ಅರ್ಥಗಳು (ಕರ್ಣಾಟ. ೬೨), | 


(+ ಪ್ರಾ. ಕೋಟ್ಟಪಾಲ ೮ ಸಂ. ಕೋಷ್ಮಪಾಲ. / ಪಾರ. 45; 


| | 


ಕೋತ್ಥಾಲ್‌) 


| ಕೊತ್ತಲೆ (ನಾ). ಕೊತ್ತಲ (1) : ವುಂನುತ್ತೂರು ಯಲ್ಲೆಯಿಂದಂ 


ಮೂಡಲು ಅಗ್ರಹಾರಕ್ಕೆ ಹೋಗುವ ದಾರ್ರಿಯಿಂದ ಬಡಗಲು ಕೊತ್ತಲೆ 
ಮತ್ತಂ ವೋಣಿಯಿಂದಂ ಮೂಡಲು ವುಂನ್ಮುತ್ತೂರು ಕೆಆಕಕೋಡಿ ಅಡ್ಡ 
ಹಳ್ಳದಿಂ ಪಡವಲು (ಎಕ. 2೭೪, ಚಾಮರಾ. ೨೬೮-೨೨ ; 1597). [?] 


ಕೊತ್ತವಾಲ ೨೧೭೯ 


ಕೊತ್ತವಾಲ "ಕೊತವಾಲ' ನೋ. 

ಕೊತ್ತಸಿ (ನಾ). ಒಂದು ಬಗೆಯ ಕೈಂಕರ್ಯ, ಸೇವೆ (?): | 
ಮಹಾದೇನರಿಗೆ: ಅಂಕನಾಥವೆಸರಿಂ' ಆಂಕವಲ ತಳವಿರ್ಕಿ ಕೊತ್ತಸಿ 
ಕುಜುವನಿಗೆ ಈ ಹಳ್ಳಿ ಮಾಂಧಾಂತ ಚಕ್ರವರ್ತಿ ಬಿಟ್ಟಿಧರ್ಮ 
(ಎಇ. XX1, ೨-೫೫; 1260); ಮಲ್ಲೇ ಶ್ವರಕೆ ಕುಜುವನಿಗೆ ಸಂಗಮೇಶ್ವರಳೆ 
ಪಾರಣಿಯ ಜಂಗಮಾರಾಧನೆಗೆ ಕೊತ್ತಸಿಗೆ ಈ ಧರ್ಮಕ್ಕೆ ಇದು ವಿವರ 
(ಎಇ. ೫೫೭, ೨-೭೫ ; 1260). [?] 

ಕೊತ್ತಳ, ಕೊತ್ತಣ, ಕೊತ್ತಲ, ಕೊತ್ತಲು (ನಾ). ಕೋಟಿಯ 
ಬುರುಜು; ಕೋಟಿಯ ಗೋಡೆಯ ಮೇಲೆ (ಅಡಗಿನಿಂತು ಶತ್ರು 
ಗಳನ್ನು ಹೊಡೆಯುವುದಕ್ಕೆ) ಕಟ್ಟಿದ ಮರೆ: ಸುತ್ತುಂ ಪರಿವಡೆದುದು 
ಪುರಜನಮಾಳ್ವರಿಗಳ ಕೊತ್ತಳದ ಮದಿಲ ಮಾಡದ ಮೇಲಂ (ವರ್ಧಪು. 
೫-೫೨) , ಗೊಂಟುಗೊಂಟಿನೊಳ್‌ ಬಳಸಿದೆ ಕೊತ್ತಳಂ ಸೊಗಯಿ 
ಪಾಳ್ವೇರಿ (ಗಿರಿಕ. ೨-೭೯) ; ಕೊತ್ತಳವೊ ಗಗನದೊಳು . . . ಖಚರೆರು 
ಸಾರಲೆಂದಿಟ್ಟಿ ಭದ್ರಂಗಳೋ (ಹಡಳಾ. ೧೩೭); ಥರಥರದ 
ಕೊತ್ತಳದ ಕಾಹಿನ ಸುರಭಟರು ಸುಖನಿದ್ರೆಗೆಯ್ಯಲಿ (ಕುವ್ಯಾ ಅ. 
೧೨-೫೬); ಈ ಕೋಟಿಗೆ ಇನ್ನೂರು ಮೊಳಕ್ಕೊಂದರಂತೆ ಕೊತ್ತಳ 
ಗಳುಂಟು (ಮುಂಬಯಿ. ೪-೧೪೨). ಕೊತ್ತಣ: ಅಲ್ಲಿಗಲ್ಲಿಗೆ ಹುಲಿ 
ಮುಖವಂಬುಖಂಡಿಗಳೆಲ್ಲೆಡೆಯೊಳು ಕೊತ್ತಣಗಳು (ಅಂಜಚ. ೩-೧೬) ; 
ಆಗಳುಗಳಾಳುವೇರಿಗಳು ಡೆಂಕಣಿ ಅಟ್ಟಳೆ ಕೊತ್ತಣ [ಪಾಠಾ ಂ. ೪] 
ಗಳೊಡ್ಡುಗಳೊಡ್ಡುಗಳೊಳು ಕೋಂಟಿಯೆಂದೆನಿಸಿಕೊಂಡಿಹ ಕೋಂಟಿಯ 
ನೇನ ಬಣ್ಣಿಸಲ್‌ (ಎಕ. ೫1, ಚಿತ್ರದು. ೨-೧೫ ; 1555). ಕೊ ತ್ರ ಅ: 
ದಿಗ್ಗಜದಂತೆ ನಿಂತ ಕೊತ್ತಲಗಳೊಪ್ಪಿದವು (ಮೋಹತ. ೨೦-೬); ಪಿರಿದು 
ವಜ್ರದ ಕರಂಡಗಳೆನೆ ಕೊತ್ತಲ ಮೆಜಕಿದುವು ಚೌದೆಸೆಯೊಳಗೆ (ಕಂನವಿ. 
೬-೬); ಫಿರಂಗಿಗಳನ್ನು ಕೊತ್ತಲಗಳಲ್ಲಿ ಇರಿಸಿದರು ( ಮಹಾವಂ. 1, ೮೦) ; 
ಗೋಪುರ, ಕೊತ್ತಲ ಮುಂತಾದವುಗಳ ನೆಲಸು ಬೆಡಗು ಗಳನ್ನು 
ನೋಡಬೇಕು (ಪಂಯಾತ್ರೆ. ೬೯). ಔೊತ್ತಲು : ಗಗನವ ಸೋಂಕುವ 
ಕೋಟಿಕೊತ್ತಲುಗಳು (ಸೌಗಂಪ. ೧-೭೬). 

(ದೇ. ॥ ಶಮಿ. ಮಲ. ಕೊತ್ತಳ; ತುಳು. ಕೊತ್ತಳ, ಕೊತ್ತಲ; 

ತೆಲು. ಕೊತ್ತಳ, ಕೊತ್ತಡ] 

ಕೊತ್ತಳ್ಳ "ಕೊತ್ತಟ್‌? ನೋ. 

ಕೊತ್ತಳದುಖುಬು (ನಾ). ಒಂದು ಬಗೆಯ ತುರುಬು : ಕೋಲಾರಿ 
ದುಜಬು ಕೊಂಕದ ಕೊನೆದುಜುಬಿನ ಮಲ್ಲಿದುಟುಬು ಸುರತದಲಿ 
ನಿಲ್ಲದದುಜುಬು ಕೊತ್ತಳದುಖುಬಿನ ಚೆಲ್ವ ಲಲಿತಾಂಗಿಯಕೊಪ್ಪುತಿಹರು 
(ಅಬ್ಬಲೂ. ೩-೧೦೮). 

[ಕೊತ್ತಳ + ತುಜುಬ್ಯು (4 ತುಯುಂಬ್ಯು)] 

ಕೊತ್ತೆಳಿ "ಕೂತ್ತಟಾ' ನೋ. 

ಕೊತ್ತಳಿಕೆ, ಕೊತ್ತಳಿಗೆ (ನಾ). (ಕರಾ) ಗರಿಗಳನ್ನೆಲ್ಲ ಸವರಿ ಉಳಿದ 
ತೆಂಗಿನ ಅಥವಾ ಅಡಕೆಯ ಸೋಗೆಯ ದಿಂಡು; ಗೊದಮಟ್ಟಿ; 
ಹೆಡೆಮಟ್ಟಿ ; ಬೇಸರ ಬಂದರೆ ತೆಂಗಿನ ಕೊತ್ತಳಿಕೆಯನ್ನು ವಾಹನವಾಗಿ 
ಬಳಸಿ ಆಡುತ್ತಾರೆ (ಜಾರುದಾ. ೪೧). ಕೊತ್ತಳಿಗೆ : ಗುಡಾಣದ ಒಲೆಗೆ 
» :* ಸೋಗೆಯ ದಿಂಡಿನ ಒಣಗಿದ ಕೊತ್ತಳಿಗೆಗಳನ್ನೂ ತುರುಕಿದರು 
(ಬಾಳಿಗಿ, ೧೪೭). [*- ತುಳು. ಕೊತ್ತಳಿಗೆ] 

ಕೊತ್ತಳಿಗೆ "ಕೊತ್ತಳಿಕೆ' ನೋ. 

ಕೊತ್ತಳಿವ (ನಾ). ಒಬ್ಬಾ ತನ ಹೆಸರು (?): ನನಜೋದ್ಭವ 


ಳ್ಳುಲಕ್ಕೆ ಮಿಕ್ಕನುಸವದಾನಿ (ಎಇ. xix, ೨೨೪-೬; 1093). [?) 


0 


20 


25 


30 


55 


40 


ವಂಶಜರ್ಕ್ಯಳೊಳ್‌' ಮನುಚರಿತ [ಪ್ರತೀ] ಕರೆನೆ ಕೊತ್ತಳಿವನ್ನೆ ಗಟಕ್ಲೊ 45 


ಕೊಶಿ 


ಅವಸಿ 


ಕೊತ್ತಲ, ಕೊತ್ತಣಿ, ಕೊತ್ತಳ್ಳ, ಕೊತ್ತಳಿ, ಕೊತ್ತಳಿ, ಕೊಳ್ತಳಿ, 


ಕೊಟ್ತಲೆ, ಕೊಟ್ಟಟಾ (ನಾ). ೧. ಕಾಗೆಗಳ ಗುಂಪು, 
—ಸಮೂಹೆ : *ಕೊತ್ತಲಿಯೆಂದು ಕಾಗೆಯ ಮೊತ್ತೆಮುಂ ಬೆಸದವರ 
ನೆರವಿಯುಮಕ್ಕುಂ” (ಶಮದ. ಪರಿ. ೧); *ಕೊತ್ತಲಿಯೆನಲೈ ಕಾಕ 
ಸಮೂಹಂ? (ಕವಿಕಂ. ೬೮); ಕೊೋಗಿಲೆವಣಕಿ ಮಾಮರದೊಳ್‌ 
ಕಾಗೆಯ ಕೊತ್ತ[ಪಾಠಾಂ. 'ಟ]ಆಕಿಯೊಳೆಲ್ಟುಪೋಗಲುಮಿರೆಲುಂ'. ಹಿ 
ಏಗೆಯ್ಯ ಲುಮಾರ್ಶುದಿಲ್ಲ ಬನಡೊಳ್‌ ಫೆಳಜಸಿಂ (ಶಬ್ದಾನು. ೫೬ ಪ್ರಯೋ); 
ಕಳಕಂಠಂ ಕೊತ್ತಲಿಯೆಜಡೆಯೊಳಿರ್ದೊಡಂ ಕಾಗೆಯಂತಿರೇಂ 
ಕೂಗುಗುಮೇ (ನೀತಿಮಂ. 1, ೩೭೧). ೨. ಬೇರೆಬೇರೆ ಕಸಬಿನವರ 
ಸಂಘ; ಉದ್ಯೋಗಸ್ಥರ ಸಮೂಹ: “ಕೊತ್ತಟ್‌ಗಳೆನಲ್‌ 
ಗುಂಕಂ ಮೊತ್ತಗಳಲ್ಲಿಯೆ (ಕರ್ಣಾನಿ. ೭೭); ಚಲಭೂಷಣನ್‌ ಎಟ್ಟು 
ಪರಾಕ್ರಮನ ಪುದಿದ ಕಲ್ಲು ಕೊತ್ತಟಕಿಸುದ್ದಂ ವಡೆಯರಂ ಮಂಗಳಂ 
(ಎಕ. 3, ಶಿಡ್ಲಘ. ೧೨-೪; 800); ಆತನನಾಳಿಸಿದರಸರುಂ ನಾಡು ಮೂರು 
ಕೊತ್ತಟಿಿಯುಮಯ್ದ್ಹುಂ (ಎಕ. 211, ಶಿರಾ. ೩೮-೫೫ ; 878); ನಡಪಿದ 
ನನುವರದೊಳ್‌ ಕೈಮಡಗದೆ ತಳ್ತಿಆಕಿದು ಫೊಗಟ್‌ ಕೊತ್ತಲ ದಿವ್ಮಂ 
ಬಿಡಿದು ಕಟೀವಂತೆ ಕಟಿದನ ಪಡೆದ ಯಶಂ ಗೆಲ್ಲದಿನ್ಹು ಮಗ್ಗಳೆನಲ್ಲೀ 
(ಎಕ. ೪, ಸೊರಬ. ೧೬-೮; 1075). ಹೊತ್ತಣಿ: ೧. *ಕೊತ್ತಣಿ 
ಯೆಂದು ಕಾಗೆಗಳ ಮೊತ್ತೆಂ? (ಶಮದ. ಪಂ. ೨). ಕೊತ್ತಳ್ಳೆ: 
೧. *ಕಾಗೆಸಿಂಡಿಗೆ ಕೊತ್ತ ಳಮೆನಿಕ್ಕು” (ಕಶರ. ೧೨೧); ಕಾಗೆಗಳ ಕೊತ್ತಳಂ 
ಕುಳ್ಳುವೆಳೆಕುಕಿಲಂತೆ (ಗೊಲ್ಗೊಥಾ. ೯-೨೫೨). ಕೊತ್ತಳಿ : ೧.“ಕೊತ್ತಳಿ 
ಯೆಂದು: ಕಾಕಸಮೂಹಂ (ಕಶಸಾ. ೬-೧೧೨); ಅಣ್ಣೆವಾಲರಸಂಚೆ 
ಯುಂಬಂತೆ ಕೊತ್ತಳಿಗಳುಣ್ಣ ಬಲ್ಲುವೆ (ರಾಘಚ. ೧-೧೯).; ಕೂಳಂಗಂಡ 
ಕೊತ್ತಳಿಯಂತೆ ಕಳಕಳಂಗೆಯ್ದ್ಹು (ವೃಷವಿ. ೩೫-೫೫ ವ); ಕಾಗೆಯಂ 
ಕೆಡಹೆ ಕೊತ್ತಳಿಯೆ ಒಂದಾಗಿ ಕಾಕಾ ಎಂದು ಹಾರಾಡುವಂತೆ (ಹೆಬ್ಬೆ. 
೧೩-೧೯). ೨. ಕೊತ್ತಳಿಯುಂ ಸ್ಥಾನಗುರುಗಳುಂ ಮಾಡಿದುದಂ 
(ಸೌಇಇ. IX-i, ೧೧೭-೪೦ ; 1055); ಗಾಣದ ಕೊತ್ತಳಿಗಳು. . -ಎಚ್ಸೆಯಂ 
ಬಿಟ್ಟಿ ದತ್ತಿ (ಸನಿಇಇ. 1X-i, ೧೩೩-೩೮ ; 1068) ; ಈ ಧರ್ಮಕ್ಕೆ ಬಂಟಿ 
ಸಾಸಿರ್ವರ ಕೊತ್ತಳಿಯೊಡೆಯರಾಗಿ ಪೂಜೆಪುನಸ್ಕಾರಮಂ ಮಾಡುವರು 
(ಕಣ. 11, ೨೨೦-೧೮ ; 1131); ತೆಲ್ಲಿಗರ ಕೊತ್ತಳಿಗಳು ಗಾಣಕ್ಕೆ ಹಳಿಗೆ 
ವೊಂದುಬಿಟ್ಟರು (ಕೊಲ್ಹಾಶಾ. ೧೪-೫೩; 1176). ಕೊತ್ಥಳಿ: ೨. ಇಂತಿ 
ನಿತುಮಂ ನಡಸಲೊಲ್ಲದವರ್‌ ಕೊತ್ತಳಿಗೆಜಗೆ (ಸೌಇಇ. XX, ೪೫-೪೪; 
1071). ಶೊಳ್ಳಳಿ : ೧. ಓಗರದ ರಾಸೂಂಂ ಕಂಡ ಕೊಳ್ತಳಿಯ ಕುತ್ತುಜು 
(ಮದೇಷು. ೧-೭). ಕೊಲ್ತಲೆ: ೨. ಕರ್ಗ್ಸಲ್ಲಾಜದೆ ಅನೆಗಲ್ಲೆ ಕಮ್ಮಾರ್‌ 
ಕೊಟ್ಟಲೆಯ ಮುದುವುಣಸೆ ಮಾಳ್ವೆಯಂಳ್‌ (ಎಕ, ೩೪1, ಗುಬ್ಬಿ. 
೭೫-೫೩; 773). ಕೊಟ್ರಿಲಟಿಕಿ: ೧, ಕಾಗೆಯ ಕೊಲ್ಬಲಿಕಿ [ಪಾಠಾಂ. 
ಕೊತ್ತಲ] (ಕಬ್ದಾನು. ೬೬ ಪ್ರಯೋ). "ಕೊತ್ತ್ಯು' ಪರಾ. 
[ದೇ. ॥ ತಮಿ. ಕೊತ್ತಳಿ] 


ಕೊತ್ತಿ, (ನಾ). ಬೆಕ್ಕು; ಮಾರ್ಜಾಲ: ಕಾಯಿಮಾರಿ ಕೊತ್ತಿಕೊಂಬ 


ಪಾಮರನಂತೆ (ವಾದಿಕೀ. 1, ೧೩೬-೪) ; ಕೊತ್ತಿ ಮಾಸಲಹಾಲ ಮುತ್ತೆ 
ತಾ ಬಿಡುವುದೇ (ಸರ್ವಜ್ಞ. ೮೪೦); ಕೊತ್ತಿಗೇತಕೆ ಮನೆಯ ಹಿರಿತನ 
(ಜ್ಞಾನಂ. ೧-೪೦) ; ಕಿತ್ತಿ ಲಿಯ ನಜಕಿಯಟ್ಟುವ... ಕೊತ್ತಿಗೆ ತಡೆಯ 
ಹಡಲಿಗೆಯೇಂ ಬಲ್ವೆಟ್ಟೆ? (ರಾಮಾಶ್ವ, ೯೭-೨೯); ಅತ್ತೆಯ ಮೇಲಿನ 
ಕೋಪ ಕೊತ್ತಿಯ ಮೇಲೆ (ಗಾದೆ). 

(ದೇ. | ಮಲ, ಕೊಣ್ಣು, ಕುಜನ; ತುಳು. ಕುತ್ತುರಿ) 


ಕೊತ್ತಿ, (ನಾ). ಬಂದೂಕಿನ ಕುದುರೆ : ಇನ್ನೇನು ಕೊತ್ತಿಯನ್ನು ಎಳೆದು 


ಗುಂಡುಹಾರಿಸಬೇಕು (ಹುಲಿಹಾ. ೪೦). (2) 


ಕೊತ್ತಿಗಡ್ಡೆ 


ಕೊತ್ತಿಗಡ್ಡೆ, ಕೊತ್ತಿಗೆಂಡೆ, ಕೊತ್ತಿಗೆಡ್ಡೆ, ಕೊತ್ತಿಯಗೆಡ್ನೆ (ನಾ). | 
ಒಂದು ಬಗೆಯ ಗೆಡ್ಡೆ: ಕಸೇರುಕ,ಕೊತ್ತಿಗಡ್ಡೆ, ಕಲೋಡೈ ಇವು; 
ರುಕ್ಷ ಸ್ತ್ರಂಬಕ (ಅಷ್ಟಾಂಗ. ೧೩೮-೯೦). ಕೊತ್ತಿಗೆಂಡೆ : *ಸಣ್ಣಾನಿಶೀ 
ಕೊತ್ತಿಗೆಂಡೆ,ಆದಿತ್ಮಭಕ್ತ. . . ಕಾಸಿ ಹದದಲ್ಲಿಳುಹಿ (ಸಕವೈ. ೬೮೨). 
ಕೊತ್ತಿಗೆಡ್ಡೆ: “ಕಶೇರುಕಃ ಅನೇರುಕ::-- ಕೊತ್ತಿಗೆಡ್ಡೆ? (ಓಷಧಿ, ೫); 
ಕೊತ್ತಿಗೆಡ್ಡೆ, ಸೆಗ್ಗಿಲಬೇರು *. ಹಾಕಿ ಕಷಾಯವೆತ್ತಿ (ವೈದ್ಯಸಾ. 1,೪೬೬). 
ಕೊತ್ತಿಯಗೆಡ್ಡೆ : * ಬಕಪುಪ್ಪ ಕೊತ್ತಿಯಗೆಡ್ಡೆ (ಓಸಧಿ. ೧೦೬). 

[ಕೊತ್ತಿ * ಗಡ್ಡಿ] 

ಕೊತ್ತಿಗೆಂಡೆ "ಕೊತ್ತಿಗಡ್ಡೆ' ನೋ. 

ಕೊತ್ತಿಗೆಡ್ಡೆ "ಕೊತ್ತಿಗಡ್ಡೆ' ನೋ. 

ಕೊತ್ತಿಬೀಜ (ನಾ). ಒಂದು ಜಾತಿಯ ಸಸ್ಯ: ಕೊತ್ತಿಬೀಜ, ಅಶ್ರು 
ಬೀಜ, ಕಲ್ಮುತ್ತುಬೀಜ (ಮೈಔಗಿ. ೨೩-೪೩೧). (1) 

ಕೊತ್ತಿಯಗೆಡ್ಜೆ "ಕೊತ್ತಿಗಡ್ಡೆ' ನೋ. 

ಕೊತ್ತಿಯಮ್ಮೆ (?). (9): ಮಾಲೆಯವರು ಐದಕ್ಕಂ ಗದ್ಮಾಣಂ 
ಇಪ್ಪತ್ತು ದವಸಿಗರು ಆಳು ಹತ್ತಕ್ಕಂ ಗದ್ಯಾಣಂ ನಾಲ್ವತ್ತು 15 
ಕೊತ್ತಿಯಂಮೇಗೆ ಗದ್ಯಾಣಂ ಹಣವೆರಡು (ಎಕ. 111, ಶಿರುಮ. 
೯೭-೮೫; 1276). [1] | 


ಕೊತ್ತು, (ಕ್ರಿ). ೧. ಕುಕ್ಕು; ಅಗೆ; ಅಗತೆಮಾಡು. ೨. ಕೊಚ್ಚು ; 


3 


ಜತ 


ಚೂರುಮಾಡು : ಅಣೆದುದು ಕೊತ್ತಿನೂಂಕಿದುದು ಪೊಕ್ಳೊಡ | 
ಸಿಕ್ಕಿದುದು . «ಎ. ಅದೊಂದು ಮನ್ನಣೆವಡೆದಾನೆ (ಕಬ್ಬಿ ಕಾ. ೨೯೪); |20 
ಹೆಂಗಳನು ಮುದುಕರನು ಹೊ ಯ್ಯುವರು ಕೊತ್ತುವರು 
(ದ್ರಾಕ್ಷಿದಾ. ೧೨). "ಕುತ್ತು' ಪರಾ. 
[ದೇ. ॥ ತಮಿ. ಮಲ. ಕೊತ್ತು ; 
ಕೊತ್ತು, (ನಾ). ಗೊಂಚಲು; ಗೊನೆ: (ಕ). 

(ದೇ. ॥ ತಮಿ. ಮಲ, ಕೊತ್ತು; ತೆಲು, ಗುತ್ತಿ, 25 | 

ಗೊತ್ತು) 


ಕೊತ್ತ್ಕು (ನಾ). (?) : ಸಡುದರುಸನವೊಳಗಾದವರುಂ ೬ »« x 
ಕೊತ್ತುಯೆತ್ತುತೊತ್ತು ಕುದುರೆ ಕೊಂಡಡೂ ಮಾಜ್‌ದಡೂ ಸರ್ವಮಾನ್ಯ 
(ಎಕ. ೫, ಬೌರಿಂಗ್‌, ೭೨-೧೮ ; 1430). [1] 

ಕೊತ್ತುಂಬರಿ, ಕೊತಂಬರಿ, ಕೊತಮರಿ, ಕೊತುಂಬರಿ, ಕೊತ್ತಂಬರಿ, 130 
ಕೊತ್ತುಂಬುರಿ, ಕೊತ್ತುಮರಿ, ಕೊತ್ತುಮಿರಿ, ಕೋತಂಬರಿ | 
(ನಾ). ಸಂಭಾರದ ಬೀಜ; ಧನಿಯ; ಹವೀಜ: “ಕೊತ್ತುಂಬರಿ _ 
ಕುಸ್ತು೦ಭರ? (ಕವಿಕಂ. ೨೬೧); ರಾಜಾನ್ನದಕ್ಕಿ ಜೀರಿಗೆ ಕೊತ್ತುಂಬರಿ 
ಶುಂಠಿ ಲಂಬಿವೊಡಗೂಡಿರೆ ಕಾಸಿದ ಗಂಜಿ ಕೆಡಿಕುಮೆತ್ತಿದ ತೃಷೆಯಂ/ | 
(ಕಲ್ಯಾಕಾ. ೩-೨೫) ; ಅಂಬೆ ಹಳದಿ ಕಾರ್ಗೆಣಸು ನೀರುಳ್ಳಿ ಕೊತ್ತುಂಬರಿ | 35 
ಕರಿಬೇವು ಸಹಿತ (ಮೋಹತ. ೪-೬೦); ಕೊತ್ತುಂಬರಿ ಮೆಣಸು ಜೀರಿಗೆಯ | | 
ತರಿತರಿಸಿ (ಸಿದ್ದಕಾ. ೧೦-೬). ಕೊತಂಬರಿ: (8). ಕೊತಮರಿ: | | 
ಕೊತ ಮರಿ ಸೊಪ್ಪು, ಊನಾ ಬೇಕೇನ್ರವ್ವಾ (ಏಕಾಂಗಿ. ೧೯). ! | 

| 


ಕೊತುಂಬರಿ: “ಗುಡಿಕ ಕೊತುಂಬರಿ? (ಅಕಾನಿ. ೯-೨೩). | 
ಕೊತ್ತಂಬರಿ: ಕೋಸಂಬರಿಗೆ ಕೊತ್ತಂಬರಿ, ಹಸೀಮೆಣಸಿನಕಾಯಿ 
ಇದ್ದರೆ ಚಿನ್ನು (ರೂಢಿ). ಕೊತ್ತುಂಬುರಿ: ಮೆಣಸುಳ್ಳಿ ಕೊತ್ತು ಂಬುರಿ | | 
ಬರಿ]ಯನದಣಕೊಳಗೆ ಹಾಕಿ (ಸೂಪಶಾ. ೧-೬೮). | 

| 


40 


(ಪಾಕಾಂ. 
ಕೊತ್ತುಮರಿ: “ಕುಸ್ತುಂಬರಿ - ಕೊತ್ತುಮರಿ? (ಕಾಶ ಕೃ. ೩೩). 
ಕೊತ್ತುಮಿರಿ: (8). ಕೋತಂಬರಿ: ಹೀರಿ, ಬೆಂಡಿ, ಚವಳಿ, ಸವತಿ, | 
ಕೋತಂಬರಿ, ಸಾಸಿವೆ- ಮುಂತಾದತೋಟಗಳಲ್ಲಿ ಬೆಳೆಯುವ ಪಲ್ಲೆ | 45 
ಕಾಯಿಗಳು (ಕಭಾಗೆ. ೪೫೭). 


೨ಗ೮೦ 


ಕೊದಳ್ಳ್‌ 


ಕೊತ್ತುಂಬರಿಬೀಜ-ಧನಿಯದ ಕಾಳು: ಕೊತ್ತುಂಬರಿಬೀಜ, ಶುಂಠಿ 
* ಇವಂ ಸಮಾನಂಗೊಂಡು ( ವಿವೈ ಎ. ೧೫). ಕೊತ್ತುಂಬರಿಸೊಪ್ಪು ನ 
ಸಂಭಾರದ ಸೊಪ್ಪೆ : ಕೊತ್ತುಂಬರಿಸೊಪ್ಪು, ಕಹಿ, ಮಧುರ, 
ಮೂತ್ರರೇಚಕ (ಅಷ್ಟ್ರಾಂಗ. ೧೪೨-೧೦೭ ಟೀಕು). 
[< ಸಂ. ಕುಸ್ತುಂಬರೀ, ಕುಸ್ತುಂಬುರು] 

ಕೊತ್ತುಂಬುರಿ "ಕೊತ್ತುಂಬರಿ? ನೋ. 

ಕೊತ್ತುಮರಿ "ಕೊತ್ತುಂಬರಿ? ನೋ. 

ಕೊತ್ತುಮಿರಿ "ಕೊತ್ತುಂಬರಿ? ನೋ. 

ಕೊತ್ತುರು (ನಾ). ಕುತ್ತುರು ; ಪೊದೆ: ಕಾಕೆಯ ಕೊತ್ತುರ ಹೊರೆ 
ಯಣ ಕವಿಲೆಯ ಕಲ್‌ (ಶಾಸಪ. ೭೫). [ಆ ಕುತ್ತುಜ್‌] 

ಕೊತ್ಕಳಿ "ಕೊತ್ತಲಾ' ನೋ. 

ಕೊತ್ವಾಲ್‌ "ಕೊತವಾಲ' ನೋ. 

ಕೊತ್ವಾಲ "ಕೊತವಾಲ' ನೋ. 

ಕೊಶ್ಚಾಲಿ (ನಾ). ಕೊತವಾಲನ ಕಚೇರಿ, ಚಾವಡಿ: ಕೊತ್ವಾಲಿ 
ಯನ್ನು ಸೇರುತ್ತಲೇ ಆಂಗ್ಲೇಯ ಸೈನ್ಮ ಮೊಖಾಬಿಲೆಯಾ ಯಿತು 
(ರಾರಾಣಿ. ೪೦೭). [4 ಮರಾ. ಕೋತ್‌ವಾಲೀ) 

ಕೊದಂಟ, ಕೋದಂಟ (ನಾ). ೧. (ಕರಾ) ದನಕರುಗಳು ಓಡಿ 
ಹೋಗದಂತೆ ಮುಂಗಾಲುಗಳ ನಡುವೆ ನೇತುಬೀಳುವಂತೆ 
ಕೊರಳಿಗೆ ಕಟ್ಟಿದ ಮರದ ತುಂಡು; ಕೊಂಡಿಗೆ; ಗುದ್ದಿಗೆ: 
ಸುಮ್ಮನೆ ಸಂಸಾರೆನೆಂಬೊಂದು ಕೊದಂಟ ಕೊರಳಿಗೆ ಕಟ್ಟಿಕೊಂಡರೆ 
ಸ್ವಾತಂತ್ರ ೪ಕ್ಕಾಂದು ತಡೆ (ಸರಸ.೯೨); ಕಳ್ಳಎತ್ತಿಗೆ ಳೊದಂಬ, ಹಾರುವ 
ಹುಡುಗರಿಗೊಂದು ಹೆಂಡತಿ ಕಟ್ಟಿದರೆ ಸರಿಹೋಗುತ್ತದೆ (ತ್ಕಾಗಮ. ೭). 
ಕೋದಂಟ: ೨. ಕೊಡತಿ: ಮೂಡೆಯನ್ನು ಕಟ್ಟುವಾಗ ಒಂದು 
ಮುಡಿ ಕಟ್ಟುವ ಕೋದಂಟಿಯೂ ಬಿದ್ದಿತ್ತು (ಪರಾವ. ೮೩). 

[«- ತುಳು. ಉದಂಟ, ಕೊದಂಟ) 
ಕೊದಮೂಕು (ನಾ). ಒಂದು ಊರಿನ ಹೆಸರು: ಕೊದಮೂಕು 
ನಾಮಗ್ರಾಮಂ (ಇಆ. Xvi, ೩೬೭-೧೪; 8ನೆಯ ಶತ). (?) 
ಕೊದಲ್ಕು, ಕೊದಳ್‌, (ಕ್ರಿ). ಮಾತನಾಡುವಾಗ ತಡವರಿಸು; 

ಉಗ್ಗು; ತೊದಲು: (ಕಿ). ಕೊದಳ್‌,: ಅನುವದಿಸಿದಪುದು 
ನುಡಿನುಡಿದನಿತುಮನೆನೆ ಕೊದಳೆ [ನಾಠಾಂ. ತೊದಳ] ತೊದಳ 
ದೆಸೆಯಿಲ್ಲಿನೆ ಮಾತಿನ ಪಸುಗೆ ಪಸುಗೆವಡೆದತ್ತೆನೆ ನುಡಿದಂ 
(ಆದಿಪು. ೨-೧೦). "ತೊದಲ್ಕ್‌? ಪರಾ, 
[ದೇ. ॥ ತಮಿ, ಕುದಲ್ಕೆ; ತುಳು. ಕೊಡ್ಡೆ, ಗೊದ್ಜೆ ; ತೆಲು, 
ಕೊತುಕು, ಕೊದುಕು] 
ಕೊದಲ್ಕು, ಕೊದಳ್ಳ್‌ (ನಾ). ೧. ಮಾತನಾಡುವಾಗ ತಡವರಿಸು 
ವಿಕೆ; ತೊದಲುವಿಕೆ; ತೊದಲುಮಾತು: (ಕ). ಕೊದಳ್ಳ್‌: 
೧. ಕರೆವಕೊದಳ್ಗಳುಂ ಪರೆವ ಕಣ್ಗಳ ಕೆಂಪು ಪಯೋಲವಂ ಕರಂಬೆರಸಿದ 
ಮೆಯ್ಗ್ಸಳುಂ . . . ಮನಮನಿಖ್ಯಿಳಿಗೊಂಡಿರೆ (ಸೂಕ್ತಿಸು. ೧೨-೮೮). 
೨. ಮೃದುವಾದ ಮಾತು; ಮಂಜುಳವಾದ ನುಡಿ : ಕೊಂಕುನಯಂ 
ಗಮಳಕಂಗಳಿಂ ಪೊದ[ಕೊ]೯[ಪಾಠಾಂ. ರ್ತೊ]ದಳೆಟಕಿದಿಕ್ಶಿ ದಂತೆ 
(ಪಂಪಭಾ. ೬-೮೮) ; ರಸಮೊಸರ್ವನ್ನೆಗಂ ಮಿಜುಗು ಕಿತ್ತು ಪೊಗರ್‌ 
ಗಮಕಂ ಕೊದಳ್‌ ಪೊದಲಕ್ಕಿಸೆನನಯಂ ಬೆಡಂಗು . . . ಏನೆಸೆದುವೊ 
ಪೇಟ್‌ಮೆಂಬಿನೆಗಮಿಂಗೊರಲೊಳ್ಳೂಡಿ ಪಾಡಿಯಾಡಿ (ಅಜಿಪು. ೫-೪೦). 
[ಆ ಕೊದಲ್ಕು) 
ಕೊದಳ್‌ "ಕೊದಲ್ಕು' ನೋ. 
ಕೊದಳ್‌, "ಕೊದಲ್ಕು' ನೋ. 


ಕೊದಳಿ 


ಕೊದಳಿ (ನಾ). ಎಳ್ಳು ತೆಗೆದ ಮೇಲೆ ಉಳಿಯುವ ಎಳ್ಳು ಗಿಡದ 
ಸಿಪ್ಪೆ, ಬುರುಡೆ : ಬೆಳೆದೆಳ್ಳಂ ಬಿರ್ಚಿರಾಶಿಸ್ಥಿ ತಿಯನಿರಿಸಿ ತದ್ರಾಶಿಯಂ 
ಮತ್ತ ನೋರಂತಳನಟ್ಟರ್ದಂದದಿಂದಾ ಕೊದಳಿಯ ಮಣಿಯೊಳ್‌ ತೀವು 
ತಿರ್ಪಾಗಳ್‌ (ಸುಕುಮಾ. ೫-೩೪); ರಸಂ ಬಂದೊಡೆ ತೆಂಬುಲಮಂ ಎಳ್‌ 
ಬಂದೊಡೆ ಕೊದಳಿಯಂ . . . ಬಿಡುವಂತೆ (ಧರ್ಮಾ ಮೃ. ೧೪-೧೩೪) ; 
ನೋಟ್ಟೊಡೆಳ್ಳಂ ಕೊದಳಿವೆರಸು ತಿಂಬಂತೆ (ಕಮದ. ನ. ೭೯ ಪ್ರಯೋ).[?] 

ಕೊದಿಲು, ಕೊದ್ದೆಲ್‌ (ನಾ). (ಕರಾ) ಅನ್ನಕ್ಕೆ ಬೆರಸಿ ಉಣ್ಣುವ 
ಹುಳಿ ಅಥವಾ ಸಂಬಾರು : ಬಟ್ಟಲಲ್ಲಿ ಅನ್ನ. . . ಹುಳಿ, ಸಾಸಿನೆ, 
ಕೊದಿಲು, ನಾಲ್ಕಾರು ಬಗೆಯ ಪಾಯಸ (ಈಕಥೆ. ೧೨೪); ತಂಬುಳಿ, 
ತುಪ್ಪದನ್ನ » ತೋವೆ, ಪಲ್ಮ, ಸಾರು ಇವನ್ನು ಉಂಡನಂತರ ಕೊದಿಲನ್ನು 
ಬಳಸುವುದು ಹವಿಕರೆ ರೂಢಿ (ಸಂಶೋಧ. ೧೮೦). ಕೊದ್ದೆಲ್‌: 
ಕೊದ್ದೆಲ್‌ ತಿನ್ನುವ ಚರಣರಿಗೇನು? ಒಂದು ಸಾರಿ ತಿಂದರೆ ಮತ್ತೆ ಕದ್ದು 
ತಿಂದಾರು (ಮೊಮಗು. ೩೯). [+ ತುಳು. ಕೊದ್ದೆಲ್‌ 

ಕೊದುಲು (ನಾ). ಒಂದು ಬಗೆಯ ಭೂಮಿ (7): ತೋಟ ತುಡಿಕೆ 
ಕುಮ್ಮರಿ ಕೊದುಲು ಕಾಡಾರಂಭ ಸರಹು ಮನೆ ಹೊಲ ಯಿಂತೀ 
ಚತುಸ್ಸೀಮೆವೊಳಗಣ (ಎಕ. ೪111, ತೀರ್ಥಹ. ೧೪೩೬-೧೯; 1397). [2] 

ಹೊದೆ, (ನಾ). ೧. (ಕರಾ) ಕವೆ; ಕವಲು: ಮದುವೆಯ ಚಪ್ಪರಕ್ಕೆಂದು 
ನಾಲ್ಕು ಕೊದೆಯಿದ್ದ ಕಂಬ ತಂದಿರಿಸಲಾಯಿತು (ರೂಢಿ). ೨. ಮರದ 
ದೊಡ್ಡ ಕೊರಡು, ದಿಮ್ಮಿ. [ದೇ. ॥ ತಮಿ. ಕುದ್ಭೆ ; ಮಲ. ಕದ] 

ಕೊದ್ಕೆ (ನಾ). ಬೆದೆ; ನಸೆ: ಕೊಡೆ ಹೆಚ್ಚಿ ಕೊರಮನನ್ನು 
ತಬ್ಬಿದಳು (ಗಾದೆ). (2) 

ಕೊದ್ದಸಿ (ನಾ). ಒಂದು ಊರಿನ ಹೆಸರು: ಕೊದ್ದಸೀನಾಮ ಗ್ರಾಮೋ 
ದತ್ತಃ (ಇಆ. XVI, ೨೪-೫; 1009). [?) 

ಕೊದ್ದು (ಕ್ರಿ). ಅಮುಕು; ಒತ್ತಿಹಿಡಿ; ಗಟ್ಟಿ ಯಾಗಿ ಹಿಡಿ. 
"ಕೈಕೊದ್ದು? ಪರಾ. [?) 

ಕೊದ್ದೆಲ್‌ "ಕೊದಿಲು' ನೋ. 

ಸೊನಕೌಾಅ "ಕೊನೆಕಾಅ' ನೋ. 

ಕೊನಬ (ನಾ). ೧. ಬೆಡಗುಗಾರ; ಒನಪುಗಾರ; ಸೊಗಸುಗಾರ. 
೨. ಲಂಡ; ಪೋಕರಿ: ಉಬ್ಬಿ ಕೊಬ್ಬಿ ಬೆಳೆದು ಕೂಲಿಗರ ಕೊನಬ 
ಕೊಡನನನರತ ಬಿಡದಾಡಿದೀ ಲಂಡತನವ ಬಿಡದಾದೆಯಲ್ಲಾಯೆಂದು 
(ಸಮ್ಮಳೌ. ೧೦-೧೦). (ಕೊನಬು + -೮ಅ,] 

ಕೊನಬು, ಕೊಣಬ್ಬು, ಕೊನವು (ನಾ). ೧. ಬೆಡಗು ; ಒತತ] 

ಕೊನಬಾದೊಡನೇನು ಕೂರ್ಮೆಯಾದೊಡಮೇನು ಬಿನದಮಾದೊಡ 

ಮೇನು 'ಬೇಜಕೆ ಇನಿಯನೇಕಾಂತದೊಳೆಸಗಿದುದನು ತನ್ನ ಮನದೊಳೆ 


೨೧೮೧ 


20 


ಕೊನರ್‌, 


ಶೊನಬುಗಾತಿ "ಕೊನಬುಗಾರ್ತಿ' ನೋ. 

ಕೊನಬುಗಾರ "ಕೊನಬುಗಾಅ' ನೋ. 

ಕೊನಬುಗಾರಿಕೆ (ನಾ). ಬೆಡಗು; ಒನಪು: ಬಾಲೆಯರ್‌ ಶೃಂಗಾರ 
ದೊಡಿಗೆಯಿಂತೊಡಿಗೆಯಿಂಲೋಲೆಯರುತಮತನುಗೆನುಡಿಗಳಿಂನಡೆಗಳಿಂ 
ಬಾಲೆಯರ ಕೊನಬುಗಾರಿಕೆ ಸುಳುಹು ತಾಪಸರಿಗಂ ತ್ರಾಣ ಗುಂದಿರ್ದುದು 
(ತುಕಂಗ. ಆ೦-೪೦). (ಕೊನಬುಗಾರ (ಆ ಕೊನಬುಗಾಜ) + -ಇಕೆ] 

ಕೊನಬುಗಾರ್ಶಿ, ಕೊನಬುಗಾತಿ (ನಾ). ಬೆಡಗುಗಾತಿ; ಒನಪು 
ಗಾತಿ: ಬಡನಡು ಬಲ್ಮೊಲೆ ನಿಡುಗಣ್‌ ಕುಡುವುರ್ವಿಂದೆಸೆವ ಕೊನಬು 
ಗಾರ್ತಿಯ ಸೊಗಸಂ ಪಡೆಗುಂ ಕೃತಿಯುಂ . . . ತಕ್ಕ ತಕ್ಕ ಬಣ್ಣಿಗೆ 
ಬವಣಿಂ (ಆಕವಿ. ೧-೧೬). ಕೊನಬುಗಾತಿ: ತನು ಮಧ್ಯೆಯ .. 
ಕೊನಬುಗಾತಿಯಳ ಕೊಸರಿ ರಂಗಾಯೆಂಬ ವನಿತೆ ತಾ ವಶವಪ್ಪಳೆಂದೊ 
(ಶತಸಾಂ. ೨೨-೧೦). [ಕೊನಬುಗಾಅ + ಇತಿ (೮. -ಇತ್ತಿ)] 

ಕೊನಬುಗಾಲ, ಕೊನಬುಗಾರ (ನಾ).- ಕೊನಬ೧: ಯುವತಿಯ 
ಕೊಳೊಡಗೂಡಿ ಮಚ್ಚಿಸುವ ಕೊನಬುಗಾಜರ ನೋಡುತರಸ ನಡೆದಂ 
(ಚೇರಮ. ೮-೧೬); ಪಂಚೇಂದ್ರಿಯಂಗಳ ಕೋಳಕ್ಕೆ ತಗಲ್ಹಾಕಿ 
ಕೊನಬು [ಪಾಠಾಂ.ಲು] ಗಾಜನಾಗಿ (ಪುರಂದ. ೩-೨೧೨-೧) ; ತನುಕಾಂತಿ 
ಇನನ ಕಿರಣವ ಮಹಜಕಿಸುತಿರೆ,.. ಕೊನಬುಗಾಜನು ಮೆತ್ತ ಮೆತ್ತನೆ 
ನಡೆತಂದು (ಜ್ಞಾನಡ. ೧೯-೨೩). ಜೊನಬುಗಾರ : ನೀರರೆವಿಸುವ 
ಕೊನಬುಗಾರ ನಿನ್ನಗ್ಹಿಂಗುವದೆ ಮಮ ದ್ವಾರಾ (ಸಪ್ರಸಕೀ. 

[ಕೊನಬು + -ಕಾಲ] 

ಕೊನಬುಗೋವಳೆ (ನಾ). ಬೆಡಗುಗಾರನಾದ ಗೋವಳ; ಒನಪಿನ 
ಗೋಪಾಲ; ಕೃಷ್ಣ: ಕೊಳಲಿಗಿಂದುಟಿಯ ಸವಿದೋಜ್‌ಯೊಳು ದನಿ 
ಗೊಳುವ ಕೊನಬುಗೋವಳನ ತೋಜಕೆ ನೀಆಕೇ (ಗೀತಗೋ. ೬೭-೪). 

[ಕೊನಬು + ಗೋವಳ] 


೧೬-೬). 


25| ಕೊನಬುತನ (ನಾ). ಸೊಗಸುಗಾರಿಕೆ: ವನಿತೆ... ಮನ 
ದೊಳಾನಂದಿಸಿದಳು ಕರ್ನಾಟದ ಕೊನಬುತನದ ಕೋಟ ಯನು 
(ಕುರಾಸಾಂ. ೪೧-೯೮). [ಕೊನಬು * -ತನ] 


$0 


ಮಣಕ ಮಾಜುವುದು (ಹದಿಬ. ೩-೩೮) ; ಕೋಪ, ಮುನಿಸು * (ಹದಿಬ. 55 


ಕೋಶ) ; ಕೊನಬೆನಿಸೆ ರಾಮಚಂದ್ರಂ ಬಿನದಂಗಳನುಳಿದು ಕೃಷ್ಣನೊಪ್ಪ 
ದೊಳಿರೆಯುಂ (ಅಪ್ರತಿ. ೧೦೮-೭); ಕೋವಿದಾರ ಧ್ವಜದ ಕೊನಬ 
ನಿಟ್ಟಿಸಿ ಭರತನಿೀ ವಸುಭಿಗೈ ತಂದನತ್ಕಾಸೆಯಿಂದ (ವೆಂಕಾರಾ. ೨-೩೦-೫). | 
೨. = ಕೊನಬ ೧: ಬಗೆಗಾರ್ಶಿಯೊರ್ವಳೆಸೆದಳ್‌ ಕೊನಬುಗಳ ಮನವ | 
ನಲರ್ಗಣೆಗೆ ಗುಜ್‌ಮಾಡುತೆ (ಪದ್ಮರಾ. ೮-೮೯); 
ಕುಸುಮಕೋದಂಡಗೆ ಕೈಸೆಜಕಿಗೊಡುತಾ (ಕುರಾ.ಸಾ೦. ೪೧-೫೭) ; 
ಕಾಮಶಾಸ್ತ್ರಕೆ ಟೀಕೆ ಬರೆವ ಸುಜಾಣನು ಕೋಮಲಾಂಗದ ಕೊನಬವನು | 
(ನಾಗಳು. Se ಮುಟ್ಟಿ ಪಿಡಿದ ಕೈಸಾಣಿಯ ಕೊನಬುಗಳಿಟ್ಟ ಣಿಸಿಹರು 
ಬೀದಿಯಲಿ (ಕಂನವಿ. ೬-೧೯೫). ಸ ಲಂಡತನ ; ತುಂಟತನ. 
"ಕೊನಬ' ಪರಾ. ಕೊಣಬ್ಬು. ೧. "ಕೊಣಬಿಗ' 
ಕೊನವು:೧. ನೆಕೆ ಬಂದ ಮೇಲೆ ಕೊನವಾ ಕೊ (ಬೈ ಸರ್ವೆ. A ik 


ಕೊನಬುದೋಲು (ಕ್ರಿ). ಒನಪು ತೋರು; ಬೆಡಗನ್ನು ತೋರು: 
ಮನಸಿಜ ನರರೂಪ ತಾಳಿ ತನುವಿಡಿದೈತರುವಂದದೊಳಾಕ್ಷಣ ಕೊನಬು 
ದೋಣಖುತಲೈತಂದ (ಕಂನವಿ. ೯-೯೭). 

[ಕೆೊನಬು + ತೋಣು (ಆ ತೋಆ")] 

ಕೊನಬೆ (ನಾ). ಕೊಂಬೆ; ರೆಂಬೆ: ಕೊಳವ ತಾನಂಚೆ ಕೋಗಿಲೆ 
ಮಾಂದಳಿರ ಪೂದಳೆದಿರ್ದ ಕೊನಬೆಯ ತುಂಬಿ ಎಳಸಿಯೇಳಗೆವಡುವಂತೆ 
(ಶತಸಾಂ. ೧೭-೯೬). [ಆ ಕೊಂಬೆ] 

ಕೊನಮರ (ನಾ). ಒಂದು ಜಾತಿಯ ಮರ: 
-ಕೊ(ಗೋ)ನಮರೆನು? (ಓಷಧಿ. ೧೧). [1] 

ಕೊನಮಾಮಾ (ನಾ). ಒಬ್ಬಾತನ ಹೆಸರು: ಮನೆವಗತಿ ತಕಣಿಜಕಿಯ 
ಕೊನೆಮಾಮಾ ಎಆಕಿಅಂಗದೊಲು ಕೇಸಿಯ ಬೂದಿಗನ ಕಾಳೆಗದೊಳ್‌ 
(ಎಕ. 111; ಮೈಸೂರು. ೪೪-೫ ; 990). [?) 


*ಆಕ್ಷೋಟಃ 


ಕಂಡ ಕೊನಬುಗಳ |40| ಕೊನರ್‌,, ಕೊನರು, (ಕ್ರಿ). ೧. ಚಿಗುರು, ಪಲ್ಲವಿಸು; ಅಂಕುರಿಸು: 


*ಕೊನರ್‌-ಪಲ್ಲವೋತ್ಪತ್ತಾ (ಚಿಗುರು) * (ಶಮಧಾ) ; ದೂದರ ಸೀಯ 
ನಪ್ಪ ಮಾತಿನ ರಸದೊಳ್‌ ಕೊನರ್ವುದು'ತಳಿರ್ವುದು ಪೂವುದು ಕಾಯ್ವು 
ದಂತು. , ,ತೊದಳಿಲ್ಲದ ನಲ್ಮೆಯೆಂಬ ನಂದನವನಂ (ಪಂಪಭಾ. ೪-೧೦೨); 
ಕಂಪನಂ ಕೊನರ್ತರೆ (ಗಿರಿಕ.. ೩-೨೮). ೨. (ಆಲಂ) ಏಳಿಗೆ 
ಹೊಂದು; ಅಭಿವೃದ್ಧಿಯಾಗು : ಗದೆಯುಮಾ ಭುಜದಂಡಮು 


ಮಳ್ಳಿನಂ ಕೊನರ್ತಪ್ಪುದೆ ಪೇಟ್‌ಮೆನ್ನ ಪಗೆ (ನಂ ಪ ಭಾ. ೧೩-೧೯). 


ಕೊನರ್‌, ೨೧೮೨ ಕೊನೆ 


ಕೊನರು,: ೧. ನೀನೊಲಿದರೆ ಕೊಡು ಕೊನರುವುದಯ್ಕಾ 
(ಬಸವ. ೬೬) ; ಕೊಆಡುಗಳು ಕೊನರಿದವು ಕಜ್‌ಯದ ಬರೆಡುಗಳು 
ಹಯನಾದುವು (ಪ್ರಭುಲೀ. ೬-೨೫); ಗಂಡಸ್ಥಲವನ್ನೆ ಕೊನರುವ | 
ಕರ್ಮಾಸೆ (ಮೋಹತ. ೧೮-೬೩) ; ಆಂದವಳ ನುಡಿಯ ಕೇಳಿ ಕಿವಿನೇಟ 
ಕೊನರಿ ಕೋಮಲಿಸೆ ಬೇಗದಲಿ (ಕಂನವಿ. ೯-೫೪). [2) [5 
ಕೊನರ್ಕ್‌, ಕೊನರ್ಕು (ನಾ). ಚಿಗುರು; ಪಲ್ಲವ; ಕುಡಿ: ga 
ಕೊನರ್‌ ತಲೆದೋರ್ಪವೊಲಾಗೆ (ಪಂಪಭಾ. ೪-೩೭); ತಳ್ತ ಮಲ್ಲಿಕಾ! 
ಸುಳಳಿತ ಕುಟ್ಮಳಾಳಿ ಪೊಸಮುತ್ತು ಕೊನರ್‌ ಪವಳಂ ಪೊದಳ್ಳು| 
(ಶಬಶಂ. ೨-೪೩). ಕೊನರ್ಕು: ಮಿಸುಪಂಕುರಂ ಕೊನರು ಪಲ್ಲವಂ 
ಹಸುರೆಲೆ, , . ಕಂಗೆಸೆದುದು (ಹ ಚಳಾ. ೩-೩೪); ಕುಸುಮದ 
ಸುವಾಸನೆ ತನ್ನಯ ತೊಟ್ಟು ಎಲೆ ಕೊನರು ಬೇರುವನೇಕೆ ವೇಧಿಸದು | 
(ಮದೇಮ್ಮ. ೨೮೫-೬೦). [< ಕೊನರ್‌) | 
ಕೊನರಿಡಿಸು (ಕ್ರಿ). ಚಿಗುರಿಸು; ಕುಡಿಯಿಡಿಸು; ವಿಸ್ತರಿಸು: 
ನಬ್ಲನೊಳಡಕಮಾಗಿರ್ದೆ ಮ್ಮ ಕುಲದೇಳ್ಗೆಯ ಕೊನರಿಡಿಸು 
(ಹದಿಬ. ೫-೩೭). [ಕೊನರಿಡು + -ಇಸ್ಕು] 15 
ಕೊನರಿಡು(ಕ್ರಿ). ೧. ಚಿಗುರಿಡು;ಕುಡಿಯಿಡು; ಪಲ್ಲವಿಸು: ಕೋಪದಲಿ | 
ಕೊನರಿಡುವ ಮನದನುತಾಪದಲಿ (ತೊರರಾ. ೬-೩೨-೪೬); ಕುಲಸತಿಯರ | 
ಧರ್ಮ ಕೊನರಿಡೆ ನೇಹವ ನೆಲೆಗಾಣಿಸಿ ನೆಗಳುವುದು (ಹದಿಬ. ೩-೧೦). 
೨. (ಆಲಂ) ಸಂತೋಷಪಡು ; ಹಿಗ್ಗು : ಚಿತ್ತಂ ಕೊನರಿಡುತೆ ತಂದ 
ವಸ್ತುಗಳಿಂದಂ ಬಿತ್ತರದ ನುಡಿಗಳಿಂ ಪೊಣ್ಮುತ್ತ ( ಶ್ರೀಮಹಾ. ೧೧-೬). 
[ಕೊನರ್ಕ್‌ * ಇಡು] 
ಕೊನರಿಸು (ಕ್ರಿ). ಎ ಕೊನರಿಡಿಸು: ನಾಲಗೆಯಂ ಕೊಯ್ದುರ್ಚಿಸೆ 
ನೀಲಗಳಂ ಮತ್ತೆ ಕೊನರಿಪಂ ಗಡ (ಸಮಸ. ೯-೪೬); ಕಾಷ್ಮಮಂ 
ಕೊನರಿಪರ್‌ ಕಲ್ಲಲ್ಲಿ ನಾರೆತ್ತುವರ್‌ (ಲೀಲಾವ. ೧-೧೩) ; ಮಹೇಶ್ವರ 
ನಂತರಂಗವನೊಳವೊಕ್ಕು ಸಂತಾಪವ ಕೊನರಿಪೆನೆಂದು ಸ್ಮರಗೆ ವಸಂತ | 25 
ಬಿನ್ನಹವ ಮಾಡಿದನು (ಮೋಹತ. ೬-೨೨); ಹೊನ್ನಹಳ್ಳಿಯ ರಾಜ 
ವಂಶವನ್ನು ಕೊನರಿಸಲೆಂದು ಜನ್ಮವೆತ್ತಿದ ಮಗುವನ್ನು (ಹಾಹುತ್ತ. ೫೨). 
[ಕೊನರ್‌, + -ಇಸ್ಯು] 
ಕೊನರು, "ಕೊನರ್‌)' ನೋ. 
ಕೊನರ್ಕು "ಕೊನರ್‌' ನೋ. | 30 
ಕೊನರೆಣಿಕೆ (ನಾ). “ಬೇರೆ ಯೋಚನೆ ; ಮತ್ತೊಂದು ವಿಚಾರ”! 
(ಕಾಲೂರ. ಕೋಶ); ಕೊನರೆಣಿಕೆ ಬೇಡವಳ್ಗೆ ಆಗಿಲ್ಲ ಮಾತು 
(ಕಾಲೂರ, ೫೪-೮೫); ಕೊನರೆಣಿಕೆಯೇಂ ಪೋಕೆ ಮದುವೆಗೆಡರಿರದು 
(ಕಾಲೂರ. ೧೪೫-೩೧೬) (ಕೊನರ್‌, + ಎಣಿಕೆ] | 
ಕೊನರೇಯಿ (ಕ್ರಿ).-ಕೊನರಿಡು: ಕಂದರ್ಪದರ್ಪಲತಾಗ್ರಂ ಕೊನರೇಜಗ? | 55 
ಕೋಕಕುಳ ಹೃತ್ಯಾಮಾಗ್ನಿ ಕಾಯ್ಬೇಜಕೆ (ಕುಸುಮಾ. ೪-೪೭), ಕೂಡೆ 
ಕೊನಕೀಜುವ (ಚಿಕವಿ. ೪-೧೨೩). [ಕೊನರ 4 ಏಜ್ಮು (ಆ ಏಜ್ಯ್‌)) 
ಕೊನರೊಡೆ (ಕ್ರಿ). - ಕೊನರಿಡು: ನರೇಂದ್ರಕ್ಕೆ ಬಂದಾಗ ಮತ್ತೆ 
ಅದು ಕೊನರೊಡೆಯಿತು (ಗಳಗ. ೨೨).  [ಕೊನರ್‌ + ಒಡೈ] 
ಕೊನರ್ಮಾಿಸೆ (ನಾ). ಚಿಗುರುಮಿಾಸೆ; ಕುಡಿಯಿಡುತ್ತಿರುವ|40 
ಮಾಸೆ; ಮೊಗಮಿಾಸೆ: ಎಜಗಿದ ಮಜಸದುಂಬಿವೊಲಿರೆ ಮಿಜುಪ 
ಕೊನನಿರ್ಣಸೆ (ವರ್ಧಪು. ೪-೨೩). [ಕೊನ೦೯ + ಮಾಸೆ] | | 
ಕೊನರ್ವೆರ್ಚಿಸು (ಕ್ರಿ). ಚಿಗುರು ಹೆಚ್ಚುವಂತೆ ಮಾಡು; ವೃದ್ಧಿ | 
ಗೊಳಿಸು: ವೈಭವಮಂ ತಣ್ಟೇರಿಸುತ್ತುರ್ವಿಯನೆಸೆವ ಕೊನರ್ವೆರ್ಚಿ | 
ಸುತ್ತುಂ . . . ಎಟ್ಟಿಂದುದು ಜಲಧರಕಾಲಂ (ಕುಸುಮಾ, ೬-೭). 
[ಕೊನರ್ವೆರ್ಚು 4 -ಇಸ್ಕು) 


10 | 


20 


1 48 
| 
| 


ಕೊನರ್ನೆರ್ಚು (ಕ್ರಿ). ಚಿಗುರು ಹೆಚ್ಚುವಂತೆ ಮಾಡು. 
"ಕೊನರ್ವೆರ್ಚಿಸು' ಪರಾ. [ಕೊನರ್‌, * ಪೆರ್ಚು;) 
ಕೊನಲ್ಲಿ (ನಾ). ಒಂದು ಊರಿನ ಹೆಸರು: ಕೊನಲ್ಲಿಯ ಮಹಾಜನಕೆ 
ಗೋಸಾಸಮಿಟ್ಟು (ಎಕ. ೪111, ಸಾಗರ. ೧೦೦-೯ ; 986). [?) 
ಕೊನವು "ಕೂನಬು' ನೋ. 
ಕೊನಷ್ಟೈ (ನಾ). ಕೊಂಗಿತನ; ಮಂಗತನ; ಕುಚೇಷ್ಟೆ: 
ಕೊನಷ್ಟೈ ಮಾತುಗಳನ್ನೆಲ್ಲಾ ಯಾವ ಶಾಲೆಯಲ್ಲಿ ಕಲಿತುಕೊಂಡಿರಿ? 
(ಕೊನಷ್ಟ್ರೈ. ೩). [*- ತಮಿ. ಕುನಷ್ಟೈ) 
ಕೊನಾಳಿಗೆ (ನಾ). ಹರಿನಾಳಿಗೆ; ದೊ «ಣಿ: *ಕೊನಾಳಿಗೆ- 
ಹರನಾಳಿಗೆ * (ಜಾನಕೋ. ೪೨). [?] 
ಕೊನಿಗಾರ (ನಾ). ಜ ಕೊನೆಕಾಅ (?) : ಮಧುಸೂದನ ಭಟರ ಮಗ 
ವಿಷ್ಣುಭಟ್ಟೋಪಾಧ್ಯಾಯರಿಗೆ ಕೊನಿಗಾರ ಗದ್ದೆಯೊಳಗೆ ದಡಿಗ ಮೂಡೆ 
ಪಲ್ಲಜ್ಜನ ಕಡಹು ಮೂಡೆ ೧ (ಎಇ, 2೭೭೫11, ೨೮-೪೫ ; 1256). 
[€. ಕೊನೆಕಾಜ?] 
ಕೊನಿವಾರ (ನಾ). ಒಂದು ಉಪಕರಣ (?) : ಹರಿತೆಗೆಯೊ ಸೂಜಿಯೊ 
ಕೊಳವಿಗೆಯೊ ಚವುಕುಳಿಯೊ ಅರನೊ ಪಟ್ಟಣೆಯೊ ಭಿತ್ತಿಯೊರನೆಯೊ 
ಫುರುವೊ ಕಿರಿಕಣ್ಣೊ ಸಪುರಮೊ ಕೊನಿವಾರಮೊ ರಟ್ಟಗೆಯೊ ನಾಳಮೊ 
ಪನ್ನಾಳಮೊ (ಕುಮುರಾ. ೧೩-೨೯). [1] 
ಕೊನೆ, ಗೊನೆ (ಕ್ರಿ). ೧. ಕೊನರು ; ವೃದ್ಧಿಗೊಳಿಸು: “ಕೊನೆ- 
ಸ್ವೀಕೃತಾರ್ಥ ವರ್ಧನೇ ಆಗ್ರೇ ಚ” (ಶಮಧಾ). ೨. ಕೊಂಡಾಡು; 
ಹೊಗಳು; ಸ್ತೊ ತ್ರಮಾಡು: ಆದಆ'ಂ ಬಾಯ್ಕೆವಂದಂತೆ 
ಕೊನೆದುದ್ದವೇಜರ ಪಲವನೆನ್ನ ಮುಂದೆ ಗಣಪದುಸಿರದಿರೆಂಬುದುಂ 
(ಧರ್ಮಾಮೃ. ೯-೪೪) ; ಖಡ್ಗವಿದೈ ತಮ್ಮೊಳೆ ನೆಲಸಿತ್ತೆನಲ್‌ ಕೊನೆದು 
ಕಾಳೆಗದಿಂ ಶಿಶುಪಾಲ ದೈತ್ಯನೊಳ್‌ ಬಲಿರಿಪು ಕಾದಿದಂ (ಜಗವಿ. ೭-೯೮). 
೩. ಸಂತೋಷಪಡು; ಹರ್ಷಿಸು: ನಜುಗಂಪಂ ತಣಿದುಂಡು 
ಕೊನೆಯುತುಂ ಪರಮೆವಆಗಳಾಡುತಿರೆ ಜಿನುಗುತುಂ (ಉದ್ಭಟ. ೧-೫೧); 
ಪೊಗಟ್ದಾನೆನ್ನ ಪುರುಳ್ಗಳಂ ಕೊನೆದೊಡೇಂ ಪೆಂಪಕ್ಕು ಮೇ 
(ಚಿಕವಿ. ೬-೪೯) ; ಕೊಂಡಾಡಿದರು ರಾಜನಂ ಕೊನೆದು ದೇವರ್ಕಳಂ 
(ಶ್ರೀರಾಮಾ. ೧೬-೪೨೮) ; ಧರ್ಮರಾಯನನ್ನು ಜಗತ್ತೇ ಕೊನೆದು 
ಕೊಂಡಾಡುತ್ತಿತ್ತು (ಬದುಕೆ. ೧). ೪. ಪೀಡಿಸು (?): ಎನ್ನಂ ಕೊನೆಗುಂ 
ಶುದ್ಬಾಧೆ ತಾನೀ ವಿಪಿನಡೊಳಿನಿಶಂ ವಶಿ೯ಪೆ೦ (ಕಮಮಾ. ೧೩೩). 
೫. ಹೆಮ್ಮೆಪಡು; ಬಿಂಕಗೊಳ್ಳು; ಗರ್ವಿಸು : ಕೊನೆದು ಕೊಣಕಿಟ್ಟು 
ಕೋಣನನೇಜಕಿದ ಭಗವತಿಯಂತೆ ಬಿಜ್ಮನೆ ಬೀಗಿ (ಅರ್ಧನೇ. ೩-೧೮ ವ). 
೬. ಕೆಲಸದಲ್ಲಿ ಉತ್ತ್ರೀರ್ಣನಾಗು : (ಕಿ). ೭. ಚಿಗುರು ; ಹುಟ್ಟು: 
ರಾಶ್ರಿ ಕಳೆದು ಮುಂಜಾವು ಕೊನೆಯುವಷ್ಟರಲ್ಲಿ (ಸಮಜೀ. ೪೧೬). 
೮. ಪೂರ್ಣವಾಗು ; ತೃಪ್ತಿಹೊಂದು : ಭೂಮಿವ್ಯೋಮಗಳ 
ಸೊಂದಾಗಿಸಿ ನೆಲದಣುಗರ ಹೊಂದಿಸಿ ಕೊನೆಯುವುದು (ಸಯಣ. ೧೯-೬); 
ಕೊನೆದ ಹೆಬ್ಬಯಕೆಯೆನೆ ಬಾಳಿಮ್ಮದಲೆ (ಕಾಲೂರ. ೧೦೦-೨೦೦). 
ಗೊನೆ; : ೫. "ಗೊನೆಹಕಾತಿ'. ಪರಾ. 
ಕೊನೆದಾಟ - ಕೊಂಡಾಟಿ: ಗೃಹಸ್ಥರ ಪೌರುಷವೆಲ್ಲ ಲೋಭದ 
ಕೊನೆದಾಟವಲ್ಲವೇ? (ನರಾಭ.೧೭೩). ಕೊನೆದಾಡು - ೧, ಕೊಂಡಾಡು; 
ಹೊಗಳು: ತೆಲುಗರು ತಮ್ಮ ಸಾಹಿತ್ಯದ ಅಷ್ಟದಿಗ್ಗಜಗಳ ವೈಭವವು 
ತಮ್ಮದೆಂದುಕೊಂಡು ಕೊನೆದಾಡುವರು (ವಿಚಾಮಂ. ೪) ; ಗಾಯಿತ್ರಿಯ 
ವ್ಯಾಖ್ಯಾನವನ್ನು ನಾಡೆಲ್ಲ ಮೆಚ್ಚಿ ಕೊನೆದಾಡಿತು (ಪ್ರೇಮಾಶ್ರ. ೧೬೯). 
೨. ನಲಿದಾಡು: ಮಲ್ಲಿಕಾಲತೆಗಳೊಳ್‌ ಮಂಡಳಿಸಿ ಕೊನೆದಾಡಿ 
(ಉದ್ಭಟ. ೧೦-೧೨೦). 


ಕೊನೆ 


ಕೊನ್ನೆ, ಗೊನೈ (ನಾ). ತುದಿ; ಕಡೆ; ಅಗ್ರ ಭಾಗ: *ಕೊಸೆ- 
ಸ್ವೀಕೃತಾರ್ಥವರ್ಧನೇ, ಅಗ್ರೇ ಚ” (ಶಮಧಾ) ; ಅವಳಲರ್ಗಣ್ಮಳ 
ಕೊನೆ ಸಾಲ್ವುದಿಲ್ಲ ಕರ್ಬಿನ ಬಿಲ್ಲೊಳ್‌' ( ಮಲ್ಲಿಪು. ೩-೭೮) ; ಮನದಲಲ್ಲೆ 
ಕಣ್ಗಳ ಕೊನೆಯೊಳ್‌ ಕರುವಿಟ್ಟು ಕೊನರುತ್ತಿರೆ (ನಂಬಿರ. ೧೪-೩೨) ; 
ಮೊೋಜಕೆಯಲಿಳಿವ ಬೆಮರನು ಕೊರಳ ಕೊನೆಯಲಿ ಬಳಿದು| 5 
(ಕುವ್ಯಾ ದ್ರೊ. ೧೩-೫೧); ಕೊನೆವಾಳೆ ಕುಸುಮಮಂಜರಿ ಮುಖ್ಯ 
ಶಾಲಿಯ ಕೊನೆಗಳನಗಿವ ಕೀರಗಳು (ಮೋಹತ. ೨-೪೪). ೨. ಕುಡಿ; 
ಕೊನರು; ಚಿಗುರು: ನನೆಯ ಕೊನೆಯ ತಳಿರ ನಿಜುದಳಿರ 
ಮುಗಳ ಬಿರಿಮುಗುಳ (ಪಂಪಭಾ. ೫-೫೮) ; ಕೊನೆ ನನೆ ಪೂ ಮಿಡಿ 
ಕಾಯ್‌ ಸಣ್‌ ತನಿವಣ್ಮೆಂಬಿವನೆ ಪುದಿದು (ಲೊ € ಕೊ € ಪ, ೬-೧೬); |10 
ಹತ್ತಿಗಿಡದ ಕೊನೆ ಹಗೆಯಾಗಿ ಬಿಡದ ಮೇಲಿನ್ನೇನಿನ್ನೇನರಿ (ಪುರಂದ. 
3-೩೬-೧); ಪೂವಳ್ಳಿ ಗಳ್‌ ನನೆ ಕೊನೆ ಮುಗುಳರೆಮುಗಳ್‌ ಬಿರಿಮುಗಳ್‌ 
(ರಾಮಾಕ್ವ. ೧೭-೧). &. ಕೊಂಬೆ; ರೆಂಬೆ: ಸತ್ತ ಕೋಗಿಲೆದ್ದು 
ಕೊನೆಯನೇಜಕ ಕರೆಯ ಕಂಡೆನು (ಅವಚಂ. ೨೯೮-೧೩೧೪). ೪. ಬೇರು: 
ಶುಂಠಿ ಕೊನೆ ಮೂರು, ಹಿಪ್ಪಲಿ ಮೂರು... ಆ ಕಷಾಯದಲ್ಲಿ ಕದಡಿ 
(ಸಕವೈ. ೭೫) ; ಅರಿಸಿನದ ಕೊನೆ (ರೂಢಿ). ೫. ಮುಕ್ತಾಯ ; ಅಂತ್ಯ: 
ಹನುಮಂತನ ಬಾಲದ ಕಾಗೆ ಅದಕ್ಕೆ ಕೊನೆಯೇ ಇಲ್ಲ(ರಾಯಕ. ೧೦೫); 
ವರುಷದ ಕೊನೆಯಲ್ಲಿ ಒಟ್ಟು ಪಟ್ಟಿ ತಯಾರಿಸುವಾಗ (ಮುಂಬವ್ಯಾ. ೫). 
೬. ಮೂಲೆ : ಹಿಡಿಯುವುದಕ್ಕೆ ಪಟ್ಟಲ್ಲ, ನಿಲ್ಲುವುದಕ್ಕೆ ಕೊನೆಯಿಲ್ಲ(ಗಾದೆ). 
ಗೊನ್ಯೆ: ೧. ಕಣ್ಣಿನ ಕಿರಣಗಳು ಮೂಗಿನ ಗೊನೆಗೆ ಕೂಡಿ (ನಿರಾಢ. ೩೧). 

ಕೊನೆಗೊನೆ (ದ್ವಿರುಕ್ತಿ) ಣ ಸಂಪೂರ್ಣನಾಶ: ಲಕೆಗಳ ಕೊನೆ 
ಗೊನೆಯನೆ ದಹನನಳುರ್ದು ಕೊನೆಗೊನೆಗೊಂಡಂ (ಪಂಸಭಾ. ೫ ೮೭). 
ಕೊನೆಮಾಡು - ಮುಗಿಸು; ಅಂತ್ಯಗೊಳಿಸು : ಅವರಿವರನು ಕಂಡು 
ಹುಚ್ಚಾಗದಿರು ಜೋಕೆ ಕೊನೆಮಾಡು ಬಿಡು ಸಾಕು ಕುಹಕ (ಇಂಚಾಪ. 
೧೦೭-೨೩). ಕೊನೆಮಾರು ಎ ಕೈಮಾರು; ಮೇರೆಮಾರು : ಅವಳಿಗೆ 
ಅಳಿಯನ ಮಾತಿನ ಆಘಾತವೆಂಬುದು ತೀಕ್ಷ್ಮವಾಗಿಯೇ ನಾಟಿತು. 
ಅದರಿಂದ ಎಲ್ಲವೂ ಕೊನೆಮಾರುತ್ತಿರಬೇಕೆಂದು ಭಾವನೆಯಾಯಿತು 
(ಒಂಟದ. ೨೧೩). ಕೊಟ್ಟಕೊನೆ (ದ್ವಿರುಕ್ತಿ) : ಕೂಗಿಟ್ಟು ಕೊಟ್ಟ ಶಾಪಂ, 
ಕೊಟ್ಟಕೊನೆಮುಟ್ಟಿ ನೆರನೇರಿದಪುದು (ಬದ್ದ ಪ್ರ. ೪೮-೧೦೪೭). 
[ದೇ ॥ ತಮಿ. ಕುನೈ, ಕೊನ; ತುಳು. ಕೊನೆ; ತೆಲು. ಕೊನ] 

ಕೊನ್ಕೆ "ಗೊಲ್ಕೆ' ನೋ. 

ಕೊನೆಕಾಲ, ಕೊನಕಾಅ (ನಾ). ಅಡಕೆ, ತೆಂಗು ಮೊದಲಾದ 
ಮರಗಳಲ್ಲಿ ಗೊನೆ ಇಳಿಸುವವನು : ಸಮಸ್ತ ತೋಟಗರುಂ ಕೊನೆ 
ಕಾಜರುಂ ವುಳಿಯ ಮೂನೂರ್ಬರುಮಿರ್ದು.. ಬಿಟ್ಟ ಧರ್ಮವಶ್ಪೆ ಜೆ 
(ಸೌಇಇ. 1X-i, ೧೪೧-೩೩ ; 1136) ; ಗದ್ದೆಗೆ ಪರಿವರ್ತನೆಯಿಂ ಕೊಟ್ಟ 
ಕಂ ೨೦ ಕೊನೆಕಾಜರುಂ ಅಡಕೆಯ ಸುಲಿದ ಮೊತ್ತಮುಂ (ಎಕ. ೪1, 
ಕಡೂರು. ೨೯೫-೬೭; 1224). ಕೊನಕಾಉಖಿ: ಚಂದ್ರಾರ್ಕತಾರಂ 
ಬರಂ ಬಿಟ್ಟಿರ್‌ ಕೊನಕಾಜಜು ಆಳಲೆರಡು ಪಣವಂ (ಇಎ. ೧೯೪೬, 
ಹಾನುಗ. ೨೫೦-೩೮ ; 933). [ಕೊನೆ (ಆ ಗೊಲ್ಮೆ) + -ಕಾಜ] 

ಕೊನೆಗಣ್‌ (ನಾ). ಕಣ್ಣಿನ ತುದಿ; ಕಡೆಗಣ್ಣು ; ಅಪಾಂಗ: 
ಕೊನೆಗಣ್ಣ ಪಾಮರಿಯರ ದಿಟ್ಟಿಗಣ್ಣುರುಳ್ಳೊನೆಯೆಂದು ಕೊನೆಗೆ 
ಪಾಟ್‌ದುವು (ನೋಹತ. ೨-೪೪); ಕೊನೆಗಣ್ಣ ಬಾಳಿರಿಯುತಿಹುದು 
ಬಿಗಿದೊಳವಂ (ಕಾಲರ. ೪೬-೬೪). [ಕೊನ್ಸೆ 4+ ಕಣ್‌) 

ಕೊನೆಗಣ್ಣು (ಕ್ರಿ). ಕಣ್ಣಿನ ತುದಿಯಿಂದ ನೋಡು ; ಕಡೆಗಣ್ಣಿನಿಂದ 
ನೋಡು : ಅನ್ನರ್ದ್ವಾರದತ್ತ ಕೊನೆಗಣ್ಣಿ (ಮಂತ್ರಶ. ೯೭-೬). 

[ಕೊನೆಗಣ + -ಚು) 


15 


20 


30 


95 


40 


NENA 


ಪಿಗಿಲ 


ಕೊನೆಗೊಳಿಸು 


ಕೊನೆಗತ್ತಿ (ನಾ). ಡೋಟಿಯ ತುದಿಗೆ ಜೋಡಿಸಿದ ಕತ್ತಿ, 
ಕುಡುಗೋಲು : ತೆಂಗು ಕೀಳಲು ಕೊನೆಗತ್ತಿ ಬೇಕು (ರೂಢಿ). 
[ಕೊನೈ + ಕತ್ತಿ] 
ಕೊನೆಗರ್ಚು (ಕ್ರಿ). ತುದಿಯನ್ನು ಕಚ್ಚು, --ಹಿಡಿದುಕೊಳ್ಳು : 
ತತ್ತೃಣರಾಜಿಯ ಕೊನೆಗರ್ಚಿದೆ ಹರಿನೀಲದ ಪರಲೆನೆ ನನೆನಿಲ್ಲನ 
ಪಸುರ್ಗಾವಿನ ನಿಂಗಸೊಕ್ಕಿನ ಪೊಸಮಿಂಟಿಯೆನೆ (ಜಯಕಾ. ೧-೩೯). 
(ಕೊನ * ಕರ್ಚು) 
ಕೊನೆಗೆಐಕ್‌ (ನಾ). ಗರಿಯ ತುದಿ; ತುದಿಗರಿ: ವಿಹಗೋತ್ಕರದ 
ಕೊನೆಗಜಕಿಗಳುಜಕೆ ಸೀಕರಿವೋದುವಿದೇನಳುಂಬನೋ ಬಿಸಿಲೆಸಕಂ 
(ಕುಸುಮಾ. ೪-೧೧೮). [ಕೊನ್ನೆ * ಗಣ] 
ಕೊನೆಗಾಣ್‌, ಕೊನೆಗಾಣು (ಕ್ರಿ). ಮುಗಿ; -ತೀರು; ಪೂರೈಸು: 
ನಿನ್ನೊಳಾದೊಡೆ ಕೊನೆಗಂಡುದೈ ಪ್ರಜೆಯ ಬಾಂಧವಕೃತ್ಯಂ (ಶಾಕುಂತ. 
೬೩-೧೦೮) ; ಪಿರಿತಿನಿಯ ನಾಲಗೆಗೆಲ್ಲಿ ಕೊನೆಗಂಡ ಮೆಚ್ಚು (ಕಾಲೂರ. 
೧೮೫-೪೨೦). ಶೊನೆಗಾಣು : ಲಕ್ಷ್ಯ ಭೇದಿಸಿದ ಈತನನ್ನು ನೋಡಿ 
ನನಗೆ ಕೊನೆಗಾಣದಷ್ಟು ಹರ್ಷವುಂಟಾಗಿದೆ (ವಚಭಾ. ೫೭); ಕೊನೆ 
ಗಾಣದಿರುವುದೇ ಈ ಕಾಳರಾತ್ರಿ) (ಪಾಂಚಜ. ೫೨). 
[ಕೊನೆ 4 ಕಾಣ್‌] 
ಕೊನೆಗಾಣಿಸು (ಕ್ರಿ). ೧. ಮುಗಿಸು; ತೀರಿಸು. ೨. ಕೈಗೂಡಿಸು; 
ಈಡೇರಿಸು: ಸುಖರೂಪವಾಗಿ ಹೋಗಬೇಕೆಂದು ನಮ್ಮೆಲ್ಲರ 
ಅಪೇಕ್ಷೆಯುಂಟು. ಅದರೆ ಅದನ್ನು ಕೊನೆಗಾಣಿಸುವುದು ದೇವರ 
ಕೃಪೆಯೊಳಗಿನ ಮಾತು (ಮುಂಬಯಿ. ೪-9೨). ೩, ಕೊಲ್ಲು; ನಾಶ 
ಮಾಡು: ಅವನ ಬಾಹುಬಲದಿಂದಲೇ ನಾವು ಪುರೋಚನನನ್ನು 
ಕೊನೆಗಾಣಿಸಿ ಅರಗಿನ ಅರಮನೆಯಿಂದ ತಪ್ಪಿಸಿಕೊಂಡು ಬಂದದ್ದು 
(ವಡಭಾ. ೪೬); ಶ್ರೀರಂಗಪಟ್ಟಿಣದ ಅಧಿಕಾರಿಗಳು , . . ರಾಜ 
ಒಡೆಯರನ್ನು ಕೊನೆಗಾಣಿಸಬೇಕೆಂದು ಯೋಚಿಸಿದರು ( ಒಡೆಕ. ೨೩). 
[ಕೊನೆಗಾಣ್‌ + -ಇಸ್ಕು] 
ಕೊನೆಗಾಣು "ಕೊನೆಗಾಣ್‌' ನೋ. 
ಕೊನೆಗಾಲ (ನಾ). ಕಡೆಗಾಲ; ಅಂತ್ಯಕಾಲ: ಕೊನೆಗಾಲವು 
ಪ್ರಳಯಕಾಲದಲ್ಲಿ ಪರ್ಯವಸಾನವಾಗುತ್ತದೆ (ಭಾರದ. ೧೭೫) ; ರಾಮನ 
ಕೊನೆಗಾಲದಲ್ಲಿಯೂ ಈ ಸಮಸ್ಯೆ ಬಗೆಹರಿದಿಲ್ಲ (ಸ್ವದರ್ಶಿ. ೩೧). 
[ಕೊಗ್ಕೆ * ಕಾಲ] 
ಕೊನೆಗೊಡಂಕೆ (ನಾ). ಕಿವಿಯತುದಿ, ಅಂಚು: ಕೋಡನೊನೆ 
ಯೊಳ್‌ ತಗುಳ್ಳಿದ ಸೂನಗಿಗತ್ತಿಯ ಕೊನೆಗೊಡಂಕೆಯೊಳ್ತೊ ನೆವ, ತೋರೆ 
ಮುತ್ತಿನ ಬಾವುಲಿಯ 0 ಕೊನೆಗೊಡಂಕೆಯೊಳ್‌. ತೊಡರ್ಚಿಯುಂ 
(ವೃಷವಿ. ೫-೧೪ ವ). [ಕೊನೆ + ಕೊಡಂಕೆ] 
ಕೊನೆಗೊನರು (ಕ್ರಿ). ಚಿಗುರಿಡು; ಬೆಳೆ; ಸಕ್ಕಸಮನೆಯೆನಿಸಿ 
ಕೊನೆಗೊ[ಪಾಳಾಂ. ಕೊ]ನರಿ ತವೆ ಬೆರಸಿ (ಬಸಪು. ೧೮-೮೩). 
[ಕೊನೆ + ಕೊನರೂ (ಆ ಕೊನರ್‌,)] 
ಕೊನೆಗೊಳಿಸು (ಕ್ರಿ). ೧. ಮುಗಿಸು; ಕೊನೆಗಾಣಿಸು : ಕೆಲಸವನ್ನು 
ಕೊನೆಗೊಳಿಸಿದರು (ರೂಢಿ). ೨. ಕೊಲ್ಲು; ನಾಶಮಾಡು : ಇರುವೆಗೆ 
ರೆಕ್ಕೆ ಗಳೆರಡನು ಕೊಡುವನು ಕೊನೆಗೊಳಿಸುವೊಡದನವನು (ಇಂಟಾಪ. 
ಅವರು ಬಂದುದು ಈ ಸುಖದ ಕಲ್ಪನೆಯನ್ನು ಈ 
ಸವಿನೆನಹನ್ನು ಕೊನೆಗೊಳಿಸಿತು (ಪ್ರೇಮಾಶ್ರ. ೮೨). ೩, ಈಡೇರಿಸು'; 
ನೆರವೇರಿಸು: ಈ ವೃದ್ಧಪಿತನ ಮಾತನ್ನು ದೇವರು ನಿಶ್ಚಯವಾಗಿ 
ಳೊನೆಗೊಳಿಸುವನು (ಜಯಂತ. ೪೧೧). 
[ಕೊನೆ 4 ಕೊಳ್‌; * -ಇಸ್ಕು] 


೧೯೭-೭೨) ; 


ಕೊನೆಗೊಳ್ಳು 


ಕೊನೆಗೊಳ್ಳು (ಕ್ರಿ). ೧. ಮುಗಿ; ತೀರು; ಅಂತ್ಯವಾಗು: 
ಈತನೊಂದಿಗೆ ಸಾಳ್ಕಸಂತತಿಯೂ ಕೊನೆಗೊಂಡಿತು (ಕೃದೇವ. ೫); 
ಚಿತ್ರಕ ಎಂಬ ಹೆಸರಿನಿಂದ ಕೊನೆಗೊಳ್ಳುವ .. . ಕೌರವರ ಚರಿತ್ರೆಯೂ 
ಸಹ ವರ್ಣಿಸಲ್ಪಟ್ಟಿದೆ (ಭಾರದ. ೨೮). ೨. ಈಡೇರು; ನೆರವೇರು: | 
ಅವರ ಬಯಕೆ ಕೊನೆಗೊಂಡಿತು (ರೂಢಿ). 

[ಕೊನ್ಮೆ + ಕೊಳ್ಳು, (ಆ ಕೊಳ್ಳ್‌)) 

ಕೊನೆಗೋಲು (ನಾ). ಬಾಯಿಯಲ್ಲಿ ವಾದ್ಯದಂತೆ ಧ್ವನಿ ಹೊರ 
ಡಿಸುವಿಕೆ : ಆಕಾಶನಾಣಿಯ ತಾಳವಾದ್ಯ ಕಚೇರಿಯಲ್ಲಿ ಕೊನೆ 
ಗೋಲನ್ನು ಬಾರಿಸಿದರು (ರೂಢ). [- ತಮಿ. ಕೊನ್ನೈಕ್ಳೋಲ್‌) 


ಕೊನೆಗೌಡ (ನಾ). ಒಬ್ಬಾತನ ಹೆಸರು (?) : ಕೊನೆಗಾಡ ಬಿದಿಯಣ್ಣ | 10: 


ಬಿನಾ ೫೫೩ ೫ ಮ್‌ ಏಳುತ್ತ ಏಡೆ (ಎಕ. ೫111, ಸೊರಬ. ೪೫೭-೫ ; 972). 
[ಕೊನೈ * ಗೌಡ (ಆ ಗಾಮುಂಡ)) 
ಕೊನೆಚಪ್ಪರ (ನಾ). ಚಪ್ಪರದ ತುದಿ, ಅಂಚು: ನೊನೆನೋಟದಿಂ 
ಚುಚ್ಚಿ ಬೆಳ್ಳಿ ನೋಡುವಳೊಡನೆ ಕೊನೆಚಪ್ಪರವ ಮಿಂಚಿ ಜುಣುಗುವಳ್‌ 
ಹೆಚ್ಚಿ (ಕಾಲೂರ. ೪೨-೫೪). [ಕೊನೈ 4 ಚಪ್ಪರ] 
ಕೊನೆದುಉುಬು (ನಾ). ಒಂದು ಬಗೆಯ ತುರುಬು, ಮುಡಿ: 
ಕೋಲಾರಿದುಜುಬು ಕೊಂಕದದುಜಂಬು ಕೊನೆದುಜುಬಿನ ಮಲ್ಲಿ 
ದುಜುಬು . . . ಕೊತ್ತಳದುಜುಬಿನ ಚೆಲ್ವ ಲಲಿತಾಂಗಿಯರೊಪ್ಪುತಿಹರು 
(ಅಬ್ಬಲೂ,೨-೧೦೮). (ಕೊನೈ + ತುಉಬ್ಬು (ಆ ತುಣುಂಬ್ಡು)) 
ಹೊನೆದೇ್‌ (ನಾ). ಒಂದು ಬಗೆಯ ತೆರಿಗೆ; ಗೊನೆಯ ಮೇಲೆ 
ಹಾಕುವ ತೆರಿಗೆ: ಜೆಟ್ಟಿದೆಜಕಿ ಕೊನೆದೆಆೆ ಖಾಣ (ಎಕ. ೪1, ಕಡೂರು. 
೪೯-೪೨ ; 1291). [ಕೊನೆ (ಆ ಗೊಲೈೆ) + ತೆಲಕ್ಕಿ) 
ಕೊನೆದೋಯಿು (ಕ್ರಿ). ಚಿಗುರೊಡೆ; ಕುಡಿಯಿಡು; ಪಲ್ಲವಿಸು: 
ಕೊನರ್ಗಳ್‌ ಕೊನೆಜೋಜಕಿ ಮದನನಲಗಿನ ಮೊನೆದೋಆದನೊಡನೆ 
ಬಿರಯಿಗೆಳಮಾವುಗಳೊಳ್‌ (ಮಲ್ಲಿ. ೫-೧೧). 
[ಕೊನೈ + ತೋಜು| (ಆ ತೋಜ್‌)) 
ಕೊನೆನಾಲಿಗೆ (ನಾ). ೧. ನಾಲಗೆಯ ತುದಿ; ತುದಿನಾಲಗೆ: ಆ 
ಮಹಾರಥಿಕನು ಕೋಪೋದ್ದೀನಿತನಾಗಿ ಕೊನೆನಾಲಿಗೆ ತುಟ ಬಾಯಿ 
ಗಳನ್ನು ನೆಕ್ಕುತ (ಕೃವಾಭೀ. ೯೬). ೨, ಚುರುಕಾದ ನಾಲಗೆ: 
ಪೊಸವೂರಿನೆಡೆಯನಂ ಕೊನೆನಾಲಿಗೆಯ ಬಿದ್ದಿನಂ ನುಡಿದನಿಂತು 
(ಕಾಲೂರ. ೫೪-೮೫), [ಕೊನೆ * ನಾಲಿಗೆ (ಆ ನಾಲಗೆ)] 
ಕೊನೆನೋಟ (ನಾ). ಓರೆನೋಟ; ಕುಡಿನೋಟ: ಕೊನೆಸೋಟ 
ಮೋರೆಗಳ ಮಿಂಚಿ ಬರೆದೋದಿದುವು ಮೊನೆಯ ನಗೆ ಬಾಯ್ದೆಕೆಯ 
ಸೊಂಪ ಬೀರಿದುವು (ಕಾಲೂರ. ೬೯-೧೨೧). 
(ಕೊನೈ * ನೋಟ] 
ಕೊನೆಬಾಳು (ಕ್ರಿ). ಕೊನೆಯವರೆಗೆ ಬಾಳು; ಬಹುಕಾಲ ಬಾಳು: 
ಇಲ್ಲಿ ಎತ್ತರದೊಡನೆ ಕೊನೆಬಾಳುವ ಘನತೆ ಇದೆ (ಕಸಾಚ. ೫೧). 
[ಕೊನೈ + ಬಾಳು; (ಆ ಬಾಲಕ್‌,)] 
ಕೊನೆಬಿಕ್ಕು (ನಾ). ಕೊನೆಗಾಲದ ಬಿಕ್ಕಳಿಕೆ; ಅಂತ್ಯ ಕಾಲದ 
ಬಿಕ್ಕು: ಕೊನೆಬಿಕ್ಕು ಬಂದಾಗ ಇಡುಗಂಗೆ ತಂದಾಗ ಹನಿಯೊಂದು 
ಕುಡಿಸಿದರೆ ಏನು ತಣಿವು (ಗರಿ. ೮೬-೭), 
[ಕೊನ್ಮೆ + ಬಿಕ್ಕ] 
ಕೊನೆಮಟ್ಟ (ನಾ). ತೆಂಗಿನ ಸೋಗೆಯ ದಿಂಡು; ಹೆಡೆಮಟ್ಟಿ : 
ಮೂಲೆಯಲ್ಲಿ ಜಿಗ್ಲಿನೊಡನೆ ರಾಶಿಹಾಕಿ ದ್ದ ಕೊನೆಮಟ್ಟ ಗಳಡಿ 
ಅವನ್ನೆಲ್ಲ ಮುಚ್ಚಿಟ್ಟಿನು (ಮಲೆಮ. ೬೨೬). 
[ಕೊನೆ * ಮಟ್ಟ]: 


ಪಿಗಿಲಳ 


ಕೊನೆವಲ್‌ 


ಕೊನೆಮಾಸೆ (ನಾ). ೧. ಚಿಗುರುಮಾಸೆ ; ಕುಡಿಮಾಸೆ: ಕೊಂಡು 
ಪೋದರಚ್ಚರಸಿಯರಣ್ಮಿ ಸತ್ತಭಟಿರಂ ಕೊನೆನಾಸೆಯ ಚೆನ್ನಗಂಡರಂ 
(ಗದಾಯು. ೪-೨೨) ; ಕತ್ತರಿಸಿದ ಪನ್ನೆಯೊತ್ತಿದ ಕೆ.ನೆಮಾಸೆ ಸುತ್ತಿದ 
ಚಿಮ್ಮುರಿ (ಕುರಾಸಾಂ. ೪೧-೯೨) , ಹೊದಲಾಂತ ಕೊನೆಮಾಸಿಯೆಲ್ಲಿ 
ಪವಳವ ಪೋಲ್ವಧರವದೆಲ್ಲಿ (ಮೋಹತ. ೮-೧೧); ನೆಗೆಮೊಗ ಕೆಂಬಲ್ಲೆ ಸೆವ 
ತಳಿರ್ದುಟಿ ಸೊಗಸುವ ಕೊನೆಮಿೂಸೆ (ಜೀವಂಸಾಂ. ೧೬-೨೦). 
೨. ಮಾಸೆಯ ತುದಿ; ತುದಿಮಾಸೆ: ಭುಗಿಲ್‌ ಭುಗಿಳೆನುತೆ 
ಸೌಂದರಂ ಕೊನೆಮಾಸೆಳೆತ್ತೆ ಸಿಡಿಲೇಳ್ಸೆಯೆದ್ದಂ ಕರಂ (ನಂಬರ. 
೧೭-೧೭೦) ; ಕೋಪದಿಂ ಕೊನೆಮೀಸೆ ಕೆತ್ತೆ (ತಿರುರ, ೧೮-೨೦). 
[ಕೊನ್ನೆ + ಮಾಸೆ] 
ಕೊನೆಮುಟ್ಟ (ಅ). ಕಡೆಯತನಕ; ಕೊನೆಯವರೆಗೆ: ಎಲ್ಲವನ್ನೂ 
ಕೊನೆಮುಟ್ಟ ಶೋಧಿಸಿ (ಕಒಸಾ. ೧೪). 
[ಕೊನೆ + ಮುಟ್ಟಿ (ಆ ಮುಟ್ಟಿಂ)] 
ಕೊನೆಮುಟ್ಟಿಸು (ಕ್ರಿ). - ಕೊನೆಗೊಳಿಸು: ಅ ಕಾರ್ಯಗಳನ್ನು 
ಕೈಕೊಂಡು ಕೊನೆಮುಟ್ಟಿ ಸುವವರೆಗಿನ ಬೆಳವಣಿಗೆಯನ್ನೆ ಲ್ಲಾ ಬರೆದಿಡ 
ಬೇಕೆಂದೂ . . . ಹೇಳಿದ್ದರು (ರಾಯಕ. ೫). 
[ಕೊನೆಮುಟ್ಟು + -ಇಸ್ಯು) 
ಕೊನೆಮುಟ್ಟು (ಕ್ರಿ). ತುದಿಯನ್ನು ಮುಟ್ಟು; ಕಡೆಸೇರು; ಮುಗಿ: 
ಒಂದೊಂದಾಗಲೆ ವನಿತಾಮಣಿಯೆಣಿಪುದೆನ್ನ ನಾಮಾಕ್ಷರಮಂ ಕೊನೆ 
ಮುಟ್ಟುವನಿತರೊಳ್‌ ನಿನ್ನನು ಕರೆಯಿಪೆ (ಶಾಕುಂತ. ೪೪ ಆಡಿಟಿ) ; 
ದ್ವಿತೀಯ ಮಹಾಯುದ್ಧ ವು ಕೊನೆಮುಟ್ಟತ್ತ ಬರುತ್ತಿದ್ದ ಸಮಯ 
(ಒಡಿ ಉ. ೪). [ಕೊನ್ನೆ * ಮುಟ್ಟು] 
ಕೊನೆಮುಳ್‌ (ನಾ). ಮುಳ್ಳಿನ ತುದಿ; ಮುಳ್ಳುಮೊನೆ: ಕೊನೆ 
ಮುಳ್ಗಳಂತಾಗೆ ಹಿಂದುಮುಂದುಗಳೆಲ್ಲ ಕೊನೆದುಬಾಡಿದ ನಿರತೆಯಂ 
ಮಾಲಿಸುವಳು (ಕಾಲೂರ. ೧೧೩-೨೩೫).  [ಕೊನ್ಮೆ4 ಮುಳ್ಳ್‌] 
ಕೊನೆಯಚ್ಚು(ನಾ).ಪತ್ರಿಕೆಯ ಮುದ್ರಣಮುಗಿಯುವ ಹೊತ್ತಿನಲ್ಲಿ 
ಬಂದ ಶೀರ ತಾಜಾಸುದ್ದಿ: ಆ ಮಹತ್ವದ ವಿಷಯ ನಿನ್ನೆ 
ಪತ್ರಿಕೆ ಯಂ ಕೊನೆಯಚ್ಛಿನಲ್ಲೀ ಪ್ರಕಟಿವಾಗಿತ್ತು (ರೂಢಿ). 
[ಕೊನೆ 4 ಅಚ್ಚು] 
ಕೊನೆಯುಸಿರು (ನಾ). ಜೀವನದ ಕೊನೆಯ ಶ್ವಾಸ: 
ಕೊನೆಯುಸಿಕೆಳೆ- ಸಾಯು: ಅವರು ಕರಗಿ ಕಣ್ಣೀರಿಡುತ್ತಾ 
ಕೊನೆಯುಸಿರೆಳೆದರೆ ನಿನಗೆ ತಾನೇ ಒಳ್ಳೆಯದಾದೀತೇ (ಹಂಗೀತೆ. ೮೨). 
[ಕೊನೈ*- ಉಸಿರೆ (೮. ಉಸಿರ್‌)] 
ಕೊನೆವಣ್‌ (ನಾ). ರೆಂಬೆಯ ತುದಿಯಲ್ಲಿರುವ ಹೆಣ್ಣು : ಜಂಭಾರಿಪುರ 
ಕಡರುವ ರತ್ನದಂತೆ ದಾಳಿಂಬದ ಕೊನೆವಣ್ಗಳಿಹವು (ಮೋಹತ. ೨೪-೫೧). 
(ಕೊನೆ + ಪಣ್‌] 
ಕೊನೆವರಿ (ಕ್ರಿ). ೧. ಕೊನರು; ಚಿಗುರುಬಿಡು : ಧರೆಯ ಮೇಲೊಜೆ 
ದಂಕುರಿಸಿ ಕೊನೆವರಿ[ಪಾಠಾಂ. ರೆ]ದೊಡನೆ ಪಲ್ಲವಿಸಿ ಬೆಳೆದುದು (ಬಸಪು. 
೫೦-೭೯). "ಕುಡಿವರಿ' ಪರಾ. ೨. ಹಬ್ಬು ; ಪಸರಿಸು: ಕೋಪಾಗ್ನಿ 
ಕೊನೆವರಿವುತಿರಲು (ಸೋಮಚ. ೫-೭). ೩. ಕೊನೆಗೊಳ್ಳು; ಮುಗಿ: 
ಜಂಕಿಸಿತಿಂತುಡುಸಂಕುಳ ಹೊಂ ಚುವ ಮಿಂಚುಹುಳಂಗಳ ಬೇಸಗೆ 
ಕೊನೆವರಿಯೆ (ಗಿಳಿಎಂ. ೯೩-೭). [ಕೊನೆ 4 ಪರ್ತಿ] 
ಕೊನೆವಲ್‌, ಕೊನೆಹಲ್ಲು (ನಾ). ೧. ಹಲ್ಲಿನ ಕೊನೆ, ತುದಿ. 
೨. ಬಾಯ ಕಡೆಯಲ್ಲಿರುವ ಹಲ್ಲು; ಕೋರೆಹಲ್ಲು. "ಕೊನೆವಲ್ಲ' 
ಪರಾ. ಕೊನೆಹಲ್ಲು: ೧. ಈ ಕಾಷ್ಮಗಳನ್ನು ಕೊನೆಹಲ್ಲಿನಲ್ಲಿ ಜಗಿದು 
ದಂತಧಾವನವಂ ಮಾಡಿ (ಸಕವೈ. ೨೯). [ಕೊನೆ * ಪಲ್‌) 


5 


13 


25 


35 


ಚೊ 


0 


ಕೊನೆವಲ್ಲ ೨೧೮೫ ಕೊಪರಿ 


ಕೊನೆನಲ್ಲ (ನಾ). ಕೋರಿ ಹಲ್ಲುಳ್ಳವನು : ಕುಸಿಗೊರಲಂ, ಕೊನೆವಲ್ಲಂ, | | ಕೊನೆಸಾರ್‌ (ಕ್ರಿ). ಕೊನೆಮುಟ್ಟು : ಅನುದಿನಮೊಂದೊಂದಾ ಗೆಣಿಸಿನಿ 


ಕಾರೊಡಲಂ ( ಭಾಷಾಭೂ. ೧೫೦ ಉದಾ). [ಕೊನೆವಲ್‌ + -ಅ್ಯ) ಯಳೆ ಮನ್ನಾಮದಕ್ಷರೆಂಗಳ ಕೊನೆಸಾರ್ವನಿತರೊಳಿರ್ಕುಂ ನಿನ್ನಯ 
ಕೊನೆವಾಡು (ನಾ). ಕೊನೆಯಹಾಡು ; ಅಂತ್ಯಗೀತೆ : ಕೊನೆವಾಡು ಸನಿಯದೊಳೆನ್ನಂತವುರವನೊಂದಿಪ್ಪ ಜನಂ (ಶಾಕುಂತ. ೮೭-೧೪೩). 
(ಬದ್ಧ ಪ್ರ. ೪೭-೧೦೩೧). [ಕೊನೆ + ಪಾಡ್ಗು] [ಕೊನೆ ,* ಸಾರ್‌] 
ಕೊನೆವಾಲ (ನಾ). ಬಾಲದ ತುದಿ: ಲೋಲಕರ್ಣವನೆತ್ತಿ ತಿತ್ತಿರಿಗಾಳೆ| 5 | ಕೊನೆಸೊಕ್ಕು (ಕ್ರಿ). ಅತಿಯಾಗಿ ಸೊಕ್ಕು; ಮಿತಿಮಾರಿ ಸೊಕ್ಕು: 
ಗಳ ನಿಂದಾಲಿಸುತ ಕೊನೆವಾಲದಿಂ ತೊಡೆದಂಗವನು.. . ಐತಹ ಗೋಪಾಲಯ್ಯ ನಗುತ್ತ “ತೀರ ಕೊನೆಸೊಕ್ಕಿದ ಮಕ್ಕಳು ನೀವು? 
ಗೋವುಗಳ ಸುಕುಮಾರನೀಕ್ಷಿಸಿದ (ಜೀವಂಚ. ೬-೨೬). ಎಂದು . . . ಹೊರಟರು (ಬಿಟ್ಟಜೀ. ೬೮). 
[ಕೊನೆ + ಬಾಲ] [ಕೊನ್ನೆ * ಸೊಕ್ಕು (ಆ ಸೊರ್ಕು,)) 


ಕೊನೆನಾಸೆ (ನಾ). ಕಿಬ್ಬೊಟ್ಟಿಯಿಂದ ಎದೆಯವರೆಗೆ ಹರಡಿದ] | ಕೊನೆಹಲ್ಲು "ಕೊನೆವಲ್‌ ನೋ. 
ನವಿರಾದ ಕೂದಲು ಸಾಲಿನ ತುದಿ; ಬಾಸೆಯ ತುದಿ: ಪೆಣ! !10| ಕೊನೆಹಾಳೆ (ನಾ). (ಕರಾ) ತೆಂಗಿನ ಹೂವಿಗಿರುವ ಹೊರ ಆವರಣ, 


ನೊಸಲುಂ ಬಟ್ಟಿ ದೊಡೆಯು ಸೆಳ್ಳುಗುರುಗಳುಂ ಕಿಜುದೊಡೆ ಕೊನೆ ಮೇಲು ಪದರ; ಹೊಂಬಾಳೆ ಮೇಲಿರುವ ಹೊದಿಕೆ; 
ವಾಸೆಯು ಮುಂಬರೆಯುಂ ತಂಬೆಲರು ಸೊರ್ಕುಗೋಗಿಲೆಯೆಂದುಂ ಕುರುಂಬಳೆ ; ಚಪ್ಪರಿಗೆ. [ಕೊನೆ 4 ಹಾಳೆ) 
(ಕವಿಕಂ. ೧೮೩), [ಕೊನೆ * ಬಾಸೆ] ಹೊನ್ನ (ನಾ). ಪಾಪಿಷ್ಠ ; ಪಾಪಿ: ಕುಂಟರು ಕುರುಡರು ಗಂಟಿಯ 


ಕೊನೆವಾಳೆ (ನಾ). ಒಂದು ಜಾತಿಯ ಬತ್ತ: ಕೊಟ್ಟಸಲೆಗಡ್ಹೆ 
ಕೊನೆವಾಳೆ ಸೇವ (ಎಕ. ೪1, ಕಡೂರು. ೪-೬೯; 1173); ಸೋಮಶಾಲಿಯ 
ಬಿಳುಮಲ್ಲಿಗೆ ಕೆಂಬೂತಿ ಹೇಮವರ್ಣದ ಕೊನೆವಾಳೆ ರಾಮಣೀಯಕವಾದ 
ಪುಸ್ಪಮಂಜರಿಯ ಸನಾಮದ ತೆನೆಗೆಳೊಪ್ಪಿಹುವು (ಕಂನನಿ. ೫-೬೯). (?] 
ಕೊನೆವಿಡಿ (ಕ್ರಿ). ರೆಂಬೆಯನ್ನು ಹಿಡಿದುಕೊಳ್ಳು : ಜತನದಸ್ಪದೆ ಕೊನೆ | 
ವಿಡಿದು ನೇಲುವ ಚರ್ಮಯತನವಕ್ಕಿಯ ಕಂಡು ನಗುತೆ 
(ಮೋಹತ. ೨೪-೬೨). [ಕೊನೈ * ಒಡಿ] 20 
ಕೊನೆಪುಗುರ್‌ (ನಾ). ಉಗುರಿನ ತುದಿ: ಕುಂಭಿಶಿರಃಪ್ರಡೇಶಮಂ 
ಕೊನೆವುಗುರಿಂದೆ ಸೀಳ್ಹು (ರಾಜಶೇ. ೫-೧೧೬). [ಕೊನ್ನೆ * ಉಗುರ್‌) 
ಕೊನೆವೆರಲು, ಕೊನೆವೆರಳ್‌, ಕೊನೆವೆರಳು (ನಾ). ೧. ಬೆರಳಿನ 
ತುದಿ; ತುದಿಬೆರಳು : ಬಿನದದಿಂ ಮೊಲೆಯುಣುವ ತಾಯಾನನವ 
ಕಿಗ್ಗಣ್ಣಿಂದ ನೋಡುತ ಕೊನೆವೆರಲಿನಿಂದೊಂದು ಕುಚಚೂಚುಕವ |25 
ಪೊಸೆದೊರ್ಮೆ (ಸಾಳ್ವಭಾ. ೧೭-೩೭). ಶೊನೆವೆರಳ್‌: ೧. ತನ್ನೆಡಗೈಯ 
ಕೊನೆವೆರಳಿಂ ಬಲದ ಮೊಲೆದುದಿಯವುಂಕಿ (ಸಾಳ್ವಭಾ. ೩-೧೩). 
ಕೊನೆನೆರಳು : ೨. ಕಿರಿ ಬೆಟ್ಟು: ಕೊನೆವೆರಳನುಪ್ಪರಿಸಿ ಕೊಂಡಾಡಿದನು 
ವಾಲಿಜನ (ತೊರರಾ. ೪-೧೨-೧೧). (ಕೊನ್ಕೆ * ಬೆರಲು (ಆ ಚೆರಲ್‌)] 
ಕೊನೆನೆರಳ್‌ "ಕೊನೆವೆರಲು' ನೋ. 30 


ಕೋ([ಪಾಕಾಂ. ಚೋ]ರರು ಕೊಂಟರು ಕೊನ್ನರು ತುಡುಗರು ಗಂಟು 
ಕಳ್ಳರು ಕೂಡಿ ಹಣವಿನಾಸೆಗೆ: ತಮ್ಮ ಕಂಠದಿ ಲಿಂಗಕಟ್ಟಿದರು 
(ಬಿಜ್ಜ ರಾ. ೨-೩೨). [- ಶಮಿ. ಕೊನ್ನಾಳನ್‌) 

ಕೊನ್ನವಾಡ (ನಾ). (?): ಹೊಳೆಯುತಿರ್ಪ ಸೂರ್ಯಕಾಂತದಂಗಜ 
ಹಸ್ತಂಗಳಿಂ ನೀಲದ ನೆಲೆಗಟ್ಟು ಗಳಿಂದಚ್ಚುಗಳ್ಸಂದ ಕೊನ್ನವಾಡಂಗಳ 
ಸಾಲ್ಗಳಿಂದೆ ( ಶೂನ್ಯ ಸಂ. ೩೧೬--೧೩). [?) 

ಕೊನ್ನಾರ, (ನಾ). ಗೂಡು; ಮಾಡ: *ಗೂಡುಃ-ಕೊನ್ನಾರಂ* 
(ಉಾಶಕೃ. ೨೭) ; ಗುಡಿಯೇನು ಅಷ್ಟು ದೊಡ್ಡದಿದ್ದಿಲ್ಲ, ಅದಕ್ಕೆ ಬಾಗಿಲು 
ಬಂಕಗಳಿದ್ದಿಲ್ಲ, ಕಿಡಿಕಿ ಕೊನ್ನಾರಗಳಿದ್ದಿಲ್ಲ (ಕುಮುದಿ. ೧೪). [?) 

ಕೊನ್ನಾರ್ಯ (ನಾ). ಕೊಳ್ಳ; ದರಿ: *ಕೊನ್ನಾರ - ದೊಡ್ಡತೆಗ್ಗು, 
ಕೊಳ್ಳ ೨ (ಜಾನಕೋ. ೪೨). "ಕೊಳ್ಳಾರ > ಪರಾ, [?) 

ಕೊನ್ನಾರಿ "ಕೊಡನಾರಿ' ನೋ. 

ಕೊನ್ನಿಗೆ (ನಾ). ಬಲಿಷ್ಕ; ದೃಢಕಾಯ (?) : ಚೆನ್ನಿಗನಂ ಯೌವನನಂ 
ಕೊನ್ನಿಗನಂ ಪೊಂಬನಂ ಕರಂ ತೊಂಬನುಮಂ ತನ್ನಯ ಸುದತಿಗೆ 
ಕಾಪಿಟ್ಟಿನ್ನಲ್ಲಳೆ ತನ್ನ ಮನೆಯೊಳಿಟ್ಟಿಂ ಕಿಚ್ಚಂ (ಮದ ತಿ. ೮-೩೬); 
ಬಿಲ್ಲೀನಡಂಗೆಯ್ದು ಕಾವತಲೆ ಬಿ'ಲ್ಲೊಂಡಿಸಲ್ವಲಕ್ಕನೆ ಚೆನ್ನಿಗರ 
ಕೊನ್ನಿಗರ [ಪಾಕಾಂ. ಸನ್ನುತರ] (ಉದ್ಭದೇ. ೫-೨೬). “ಪ್ರಿಯತಮ 


15 


ಫೊನೆವೆರಳು "ಕೊನೆನೆರಲು? ನೋ. (ಉದ್ಭದೇ. ಕೋಶ). [+ ತಮಿ. ಕೊರ - ಬಲ, ಶಕ್ತಿ) 
ಕೊನೆನೆರ್ಚು (ನಾ). ೧. ಹಬ್ಬುಗೆ. ೨. (ಆಲಂ) ಹಿಗ್ಗು; | ಕೊಪಣ, ಕೊಪ್ಪಣ (ನಾ). ಒಂದು ಊರಿನ ಹೆಸರು. ಐ ಈಗಿನ 
ಸಂತೋಷ (?): ನುಡಿಗಬ್ಬದ ಗಬ್ಬದುಬ್ಬರೆದಿಂ ನನೆಕೊನೆವೋಗಿ ರಾಯಚೂರು ಜಿಲ್ಲೆಯ ಕೊಪ್ಪಳ: ಪರಮೇಶ್ವರ ಭಟಾರಕ ಪೃಥಿನೀ 
ಕೊನೆವೆರ್ಚಿನ ಪುರ್ಚಿನ ಪೊಳ್ಳು ಬಳ್ಳು ಮುದ್ದಣಂ (ರಾಮಾಶ್ವ. ೧೫೨-೬). ರಾಜ್ಮದನ್ನು ಕೊಪಣದಾ ಮೂಜುಪತೀಯಂ ಗುತ್ತಿಯೊಡೆಯ[ನುಮ್‌] 
[ಕೊನ್ನೆ + ಪೆರ್ಚು,) 85 (ಕಇಆ. ೭೦-೧-೪; 8ನೆಯ ಶತ) ; ಆದಜಗೊಳಗಂ ಕಿಸುವೊಟಲಾ ವಿದಿತ 
ಕೊನೆವೆಳಗು (ನಾ). ಚಿಗುರಿನ ಕಾಂತಿ (?): ನನೆಗೆಜಪ ತುಂಬಿ ಮಹಾ ಕೊಸಣ ನಗರದಾಪುಲಿಗೆಆಕೆಯಾ ಸದಭಿಸ್ತುತಮಪ್ಪೊಂಕುಂದದ 
ಗಣಯೆನೆ ಕೊನೆವೆಳಗಿಂ ನಿಮಿರ್ವ ಬಳ್ಳಿ ವೆಳಗುರ್ದಿದ ಕಾಲೆನೆ [ನಾಕಾಂ. ನಡುವಣ ನಾಡೆ ನಾಡೆ ಕನ್ನಡೆದ ತಿರುಳ್‌ (ಕವಿರಾ. ೧-೩೭); ಗಂಗವಾಡಿ 
ಉರ್ಬಿದ ಕೋಲಿನೆ] ಗಜಕಿಗಟ್ಟುವುದತನುಗೆ ನನೆಗ ಟ್ಟು ವ ನೆವದೆ ತೊಂಬತ್ತಜುಸಾಸಿರಂ ಕೊಸಣಮಾದುದು ಗಂಗಣ ದಂಡನಾಥನಿಂ 
ಪುಷ್ಪ ಲಾನೀನಿವಹಂ (ವರ್ಧಪು. ೧-೬೩). [ಕೊನೆ * ಬೆಳಗ್ಗು] (ಎಕ. 11, ೧೨೭-೧೭೦ ; 1113); ಮಾಡಿಸಿದಂ ಜಿನೇಂದ್ರಭವನಗಳನಾ 
ಕೊನೆವೆೇಲಉ (ಕ್ರಿ). ರೆಂಬೆಯನ್ನು ಹೊಂದಿರು, --ಹಿಡಿದಿರು: |4| ಕೊಪಣಾದಿತೀರ್ತ್ವದಲು (ಎಕ. 11, ೩೮೪-೨೭ ; 1135). ಕೊಪ್ಪಣ : 
ಸೊಂಡಿಲೊಳ್‌ ಕೆೊನೆನೆತ್ತ ಮದಹಸ್ತಿಗಳ ಕಚ್ಚಿಕೊಂಡಿರ್ದ ಕೇಸರಿಗಳನು ನಾಯಕಿರಂಗು ಕೊಪ್ಪಣದ ಬಣ್ಮವನುಟ್ಟು (ಸೌಂದಕಾ. ೩-೭೧). [?] 
ತುಂಡದೊಳೆರಡು ಕಾಲ್ಗಳೊಳೆರಡಾಂತ ಭೇರುಂಡನ ಬೀಳಲಿಕ್ಕಿದನು| | ಕೊಪಣಪುರ, ಕುಪಣಪುರ (ನಾ). - ಕೊಪಣ: ಮಂಗಳವಾರ 
(ಮೋಹತ. ೧೯-೩೬). [ಕೊನ + ಪೆಜ್ಮು] ಕೊಪಣಪುರದ (ಎಕ. 11, ೧೯೧-೨ ; 1536). ಕುಪಣಪುರೆ: ಶ್ರೀಮಾನ 
ಕೊನೆಸಾಗು (ಕ್ರಿ). ಕೊನೆಮುಟ್ಟು; ಈಡೇರು: ಕಾಮವೆಂಬ ಧಾಮರಾಜಿತ ರಾಮಾವಳಿ ಕುಪಣಪುರ ವಿನಿರ್ಗಕಭಯಂ 
ನಿಮಿತ್ತದಿಂದ ಕೊನೆಸಾಗದಿದ್ದರೆ ಆ ಕಾಮವೇ ಕ್ರೋಧವಾಗಿ ಪರಿಣಮಿಸ |45 (ಎಇ. 2%, ೬೩-೨ ; 945). [ಕೊಪಣ + ಪುರ] 


ಬಹುದು (ಕೃವಾಭೀ. ೩೮). [ಕೊನೈ * ಸಾಗು] | |ಕೊಪರಿ "ಕೊಬ್ಬರಿ? ನೋ. 


ಕೊನಲ 


ಕೊಸಲ "ಕೊಪ್ಪಲ್‌ ನೋ. 

ಕೊಸಾಳಿಸಿಳ್ಗಿ (ನಾ). ಒಂದು ಸ್ಥಳದ ಹೆಸರು: ಉತ್ತರಸ್ಕಾನ್ಹಿಶಿ 
ಬಾಜಕೊಬ್ಬೆ ಅರೆಯಾಳ ತೆಜಕಿ ಕೊಪಾಳಿಪಿಳ್ಲಿ (ಮೈಆರಿ. ೧೯೨೪, 
೮೦-೯೮ ; 799). (2) 

ಕೊಪುಳವೂರ್‌ (ನಾ). ಒಂದು ಊರಿನ ಹೆಸರು: ಬಾಗೆಯೂರ 
ಬಲ್ಲಹಸೇಜಕನೊಳ್ಳಿ ಯಾನ್‌ ವೈರಾಳ್‌ ಸಮಪದರುಳ್‌ ಕೊಪುಳವೂರ 
ಬಾಳಿಯೊಳ್ಳೊಜ್ಜೆದಿಕ್ಸಿಜ್ಜಿಯ ಶಮ್ಮುಳೆ ಪಡೆಯುಳೆಜಿದು ಸತ್ತನ್‌ 
(ಎಕ. X೪1, ತುಮಕೂ. ೯೨-೧೦ ; 780). (2) 

ಕೊಪ್ಪ, ಕುಪ್ಪ, (ನಾ). ೧. ಚಿಕ್ಕಹಳ್ಳಿ; ಕಾಲೂರು: ತೊಆಕೆಯ 
ಕಡಿಯ ಕೊ ಪ್ಪದಲು (ಮೈಆರಿ. ೧೯೨೮, ೩೧-೨, 1056); ನಗರ 
ಪಟ್ಟಣಾಗ್ರಹಾರ ಫುರೆಪಲ್ಲೀ ಕೊಪ್ಪ ಸರ್ವಜನ ಪದಾದಿ ಸರ್ವದೇಶ 
ಮಠಸ್ಥಾನ (ಎಕ. ೪11, ಶಿವಮೊ. ಆಂ-ಇತಿ; 1235) ; ಕುಸುಮಶರನ 
ಕೊ ಪ್ಪದಂತಿರ್ದ ಕುಸುಮಾಕರೋದ್ಯಾನಮಂ ಪೊಕ್ಳು (ಲೀಲಾವ. 
೬-೩೪ ವ); ಊರಿನ ಇನ್ನೊಂದು ತುದಿಯಲ್ಲಿ ಆದಿಕರ್ಣಾಟಿಕರ ಕೊಪ್ಪ 
(ಹೊಸೂಹ. ೧೭). 3. ಕೆಲವು ಊರುಗಳ ಹೆಸರಿನ ಕೊನೆಗೆ 
ಸೇರುವ ಶಬ್ದ: ಉದಾ: ಶುಂಠಿಕೊಪ್ಪ, ಸೊಂಡೆಕೊಪ್ಪ. 
ಕುಪ್ಪ: ೧. ನಿಂಜರಾಸಂಗಮದ ಕುಪ್ಪರೊಳ್‌ (ಸೌಇಇ. 1-4, 
೨೨೬-೬ ; 1152) ; ಎರಂಬರಗೆಯ ಕುಪ್ಪ (ಎಕ. 111, ತಿರುಮ. 
೩೧-೨೧ ; 1196). (ದೇ. ತಮಿ. ಕುಪ್ಪ ; ತುಳು. ತೆಲು, ಕೊಪ್ಪ] 

ಕೊಪ್ಪಣ "ಕೊಸಣ' ನೋ. 

ಕೊಪ್ಪರ; (ನಾ). ಒಂದು ಸೀಮೆಯ ಹೆಸರು: ಕೊಪ್ಪರೆ ಪಂಚಶತ 
ಧುಕ್ತನನ್ನರ್ಗ್ಗತ (ಇಆ. ೫1, ೧೧೨-೩೨ ; 753), ' [11 

ಕೊಪ್ಪರ್ಚ ಖೊಪ್ಪರ, (ನಾ). ೧. ಮೊಳಕೈ. ೨. ಮೊಳಕಾಲು: 
“ಕೊಪ್ಪರ - ಕೂರ್ಪರ- ಮೊಣಕಾಲು” (ತದ್ಭಕೋ. ೫೦). ೩. ಮಲ್ಲ 
ಯುದ್ಧದಲ್ಲಿ ಒಂದು ವರಿಸೆ: ಕಡುಪಿಂ ಕೆಡನಿ ಕೊಪ್ಪರೆದೊಳ್‌ ಕುಮ್ಮಿ 
ಮಂಡಿಯೊಳ್‌' ಮಿದಿದು (ಗಿರಿಕ. ೨-೧೦೫ ವ), ಕರವಳಯ ಭುಜಂಗೆ 
ಬಂದ ತಳ ಕೊಪ್ಪರ ಡೊಕ್ಕರ (ತ್ರಿಪಎ. ೨೬-೧೯). ಹೊಪ್ಪರ, : 
೨. *ಖೊ[ಪಾಕಾಂ. ಕೊ)ಪ್ಪರ ದೆಂಡೆಡೋಳಕ್ಕುಕ [ಪಾಳಾಂ. ಡಾಳಕಾ] 
ಳಾಸ ಚಾಳೆಯ ಮಂಡಿಸೀರಣಂ ಹೆಜ್ಜೆಯಕ್ಕು ೦? (ಮಂಗರಾ. ೮೮-೩೮). 

[- ಪ್ರಾ. ಕೋಪ್ಪರ, / ಸಂ. ಕೂರ್ಪರ] 

ಕೊಪ್ಪರೈ, ಖೊಪ್ಪರ್ಕ (ನಾ). ೧. ಕೊಪ್ಪರಿಗೆ; ದೊಡ್ಡ ಪಾತ್ರೆ: 
“ಕೊಪ್ಪರ (ಕಪ್ಪರ) - ಕರ್ಷರ -ದೊಡ್ಡಪಾತ್ರೆ* (ತದೃಕೋ. ೯). 
ಖಹೊಪ್ಪರ್ಕೆ: ಅಬ್ಬಂಡಂ(ಅಖ್ಬಣ್ಣಂ) ಖೊಪ್ಪರಂ, ಖಾಣಂ 
(ಶಮದ. ೧೫ ವೃತ್ತಿ). (ದೇ. | ತಮಿ. ಕೊಪ್ಪರೈ ;-ಮಲ. ಕೊಪ್ಪರೆ] 

ಕೊಪ್ಪರ (ನಾ). ದುಷ್ಟ; ದೂರ್ತ. "ಕೊಪ್ಪರ ಕೇಸರಿ” ಪರಾ. 

[೮ ಸಂ. ಖರ್ಪರ) 

ಕೊಪ್ಪರಕೇಸರಿ (ನಾ). ದುಷ್ಟರಿಗೆ ಸಿಂಹದಂತಿರುವ ರಾಜ; 
ಒಂದು ಬಿರುದು: ಪೂರ್ವದೇಶಮುಂ ಗಳಗೆಯುಂ ಕೊಣ್ಣ ಕೊಪ್ಪರ 
ಕೇಸರಿ ಪರ್ಮರಾನ ಒಡೆಯಾರ್‌ ಶ್ರೀ ರಾಜೇನ್ಹ )ಚೋಟಿ ದೇವರ 
(ಮೈಆರಿ. ೧೯೪೬, ೨೮-೧; 
ಒಡೆಯಾರ್‌ ಶ್ರೀರಾಜೇಂದ್ರ ದೇವರ್‌ ( ಮೈ ಆರಿ. ೧೯೨೦, ೩೧-೪; 1056). 

[ಕೊಪ್ಪರ್ಕ + ಕೇಸರಿ] 

ಕೊಪ್ಪರಗೇಶರಿನರ್ಮ (ನಾ). ಒಬ್ಬಾತನ ಹೆಸರು: ಮದಿರಗೊಣ್ಣ 
ಕೊಪ್ಪರಗೇಶರಿವರ್ಮಂಗೆ ವರಿಷಮಿಪ್ಪ ೯ತ್ತೊಮೃತ್ತಅಆಕೊಳ್ಳ 
(ಎಕ. ೫, ಮುಳಬಾ. ೨3೦೩-೧ ; 954). [ಕೊಪ್ಪರಕೇಸರಿ * ವರ್ಮ] 

ಕೊಪ್ಪರಿ "ಕೊಬ್ಬರ್ಮಿ' ನೋ. 


1032) ; ಕೊಪ್ಪರಕೇಸರಿಪರ್ನ್ವರಾನ 1 


OL 


0 


15 


43 


ಕೊಪ್ಪಲ್‌ 
ಕೊಪ್ಪರಿಕೆ, ಕೊಪ್ಪರಿಗೆ (ನಾ). ಅಗಲವಾದ ಬಾಯಿಯುಳ್ಳೆ 
ಲೋಹದ ಪಾತ್ರೆ; ಕಡಾಯಿ; ಕಟಾಹ: ಬ್ರಹ್ಮಾಂಡಮೆಂಬ 
ಕೊಪ್ಪಲಿಕೆ ಯ ಮಧ್ಯದಲ್ಲಿ ಸೂರ್ಯನೆಂಬಗ್ಗಿಯಿಂ (ಸಂಚತಂ. ೬೫-೫); 
ದರಿನಿನೊಳಗೊಂದು ಕೊಪ್ಪರಿಕೆ ಹೊನ್ನಿರಲ್‌' (ಓಹಿರ. ೧೫೪-೨೭); 
ಭರದಿಂ ಕಮ್ಮೆಣ್ಣೆಯ ಕೊಪ್ಪರಿಕೆ ಕುಂಕುಮಾಂಬುನಿಂ ತೀವಿದ ಕೊಪ್ಪರಿಕೆ 
ಗಳಂ ಗಂಧದ ಕೊಪ್ಪರಿಕೆಗಳಂ ಪಂಕ್ತಿಗೊಳಿಸಿದರ್‌ (ನಳಚಂ. ೪೩೧). 
ಕೊಪ್ಪರಿಗೆ: “ಕಟಾಹಃ, ಕರ್ಪರಃ - ಈ ೨ ಕೊಪ್ಪರಿಗೆ” (ಹಲಾಯು. 
೫೨-೧೬೦) ; *ಕಟಾಹವಾ ಖರ್ಪರವದು ಕೊಪ್ಪರಿಗೆಯಕ್ಕು' (ಮಂಗರಾ. 
೬೨-೨೨) ; ಕೊಪ್ಪರಿಗೆಯಲ್ಲಿ ನೀರಹೊಯಿದು (ಏಲೇಶ್ವ. ೬೩); ಹಾಲು 
ತುಪ್ಪದ ಕೋಟ ಕೊಪ್ಪರಿಗೆಯಂತಲ್ಲಿ (ಬಸರ. ೭-೧೬; ನವ ಕರ್ಪುರದ 
ಕಸ್ತುರಿಕುಂಕುಮದ ಕೊಪ್ಪರಿಗೆಗಳ ಸಾಲೆಸೆದುದಂ(ತೊರರಾ.೧-೧೬-೫೧); 
ಸಾವಿರಕೋಟ ಕೊಪ್ಪರಿಗೆಯ ಸನ್ನೀರ ತೀವಿ ಬಿಟ್ಟಿತು ತೋಸೆಯಾಗಿ 
(ಭರಚ. ೧೬-೧೦೮). [೮.೧ ಸಂ. ಖರ್ಪರಿಕಾ] 
ಕೊಪ್ಪರಿಗೆ 'ಕೊಪ್ಪರಿಕೆ' ನೋ. 
ಕೊಪ್ಪರಿಸು, ಖೊಪ್ಪರಿಸ್ಕು (ಕ್ರಿ). ೧. ತಿವಿ; ಹೊಡೆ; ಬಡಿ: 
ಖಳರ ಕೊಪ್ಪರಿಸಿದರೆ ಸುಜನರ ತಲೆಗೆ ವೇದನೆಯೆರೀನು (ಕುವ್ಯಾಅ. 
೨೦-೩೧). ೨. ಮೀರು; ಹೆಚ್ಚಾಗು; ಅಧಿಕವಾಗು : ಭುವನನೆಜಕಿ 
ಹೊಗೆಮದು ಹೆಚ್ಚಿನ ಶಿನನ ಖರೆ ಮೈದೋಚತಿತೆನೆ ರಿಪುನಿವಹದಲಿ ನೆಲೆ 
ಗೊಂಡುದೀತನ ಖಾತಿ ಕೊಪ್ಪರಿಸಿ (ಕುವ್ಯಾಭೀ. ೯-೨೨). ೩. ಗರ್ವಿಸು; 
ದರ್ಪತೋರು (?): ಇನ್ನಾದರೆಯು ಕೌತೇಯರನು ಕರೆದಾದರಿಸಿ 
ಕೊಂಡು ಧರೆಯನೆನೆ ಕೊ [ಪಾಳಾಂ. ಬೊ]ಪ್ಪರಿಸಿ (ಕುವ್ಯಾಅ. ೧೪-೩). 
ಖೊಪ್ಪರಿಸು;: ೧. ಖೋಡಿಯ ಖೂಳರನು ಖೊಪ್ಪರಿಸಿ ಚೂಣಿಯ 
ಚರರೆ ಚಪ್ಪರಿಸಿ (ಕುವ್ಕಾಕ. ೧೬-೨೧); ಬೆರಸಿ ಧಾಳಾಧೂಳಿನಲಿ ಖೊಪ್ಪರಿಸಿ 
ಖಾಡಾಖಾಡಿಯಲಿ: (ತೊರರಾ. ೬-೩೮-೩). ೨. ವಾರಿಧಿ ಸಮೂಹದೊ 
ಳುಣ್ಮುವ ಘೋರಘೋಷಮಂ ಖೆಡಪ್ಪರಿಸಿತ್ತು ಮತ್ತೆ ಪೆಆತೇನದು 
ವಿಕ್ರಮ ಸಿಂಹಗರ್ಜಿತಂ (ಸೂಕ್ತಿಸು. ೧೮-೬). [ಕೊಪ್ಪರ್ಯ * -ಇಸ್ಕು] 
ಕೊಪ್ಪರಿಸ್ಕು "ಕುಪ್ಪರಿಸು' ನೋ. 
ಕೊಪ್ಪಲ್‌, ಕೊಸಲ, ಕೊಪ್ಪಲು, ಕೊಪ್ಪಳ (ನಾ). ೧. ಕುಪ್ಪೆ; 
ರಾಶಿ. ೨. ಚಿಕ್ಕಹಳ್ಳಿ; ಉಪಗ್ರಾಮ : ಕಳಸವಳ್ಳಿಗೇರಿಯ ಬಡಗಣ 
ಕೊಪ್ಪಲಹಿತ್ತಿಲಲು ಹರದವನೆಯಿಂ ಮೂಡಲು (ಎಇ. X೪111, ೨೧೦-೪೨; 
1167); ಕೊಪ್ಪ ಲ್‌,ಕೊಪ್ಪಂ, ಕೊಪ್ಪೈ( ಶಮದ. ೪೬ ಪ್ರಯೋ);ಎಲ್ಲಿನೋಡಿ 
ದಡಲ್ಲಿ ರನ್ನಗಳ ಶಪ್ಪಲಿಂ. ಸುರಧೇನುವಿನ ಕೊಪ್ಪಲಿಂ(ಭಕ್ಪಾಚ. ೧-೧೭); 
ಅದಜಕೊತ್ತಿನೊಳೊಂದು ಕೊಪ್ಪಲೊಳೊರ್ವಂ . .. ತಪಮನಾಚರಿಸುತಿರ 
ಲೊಡಂ (ರಾಮಾಶ್ವ. ೧೩೭-೯). &. ಗಿಡಗಳ ಗುಂಪು; ತೋಪು. 
ಕೊಪಲ; ೩. ಅಡಿಗಳಿಗೆ ಅಭಿಶೇಖ ಮಾಡುವ ಬಗೆ ಸಹ ಪ್ರಸಾದ 
ಹೊರತ್ತಾಗಿಗಳ ದೇವರ ಕೊಪಲ ಮಾಡಿಕೊಂಡು ರಾಣಾಂಗಳ ಗುಡಿಸುವ 
ಬಗೆ ಸಹ ಜನ ೧ಕೆ ಗ ಖ ಉಭಯಂಗ,೧೧ (ಎಕ. "೪1, ತೀರ್ಥಹ, 
೧೭೮-೭೮ ; 1678) ; ದೇವಾಲೆ ಕೊಪ್ಪದಲಿ ಮಠದ ಸಮೀಪದಲ್ಲಿ ರೇಖೆಗೆ 
ಹೊರಗಾದ ಭೂಮಿಯಿಂದ ಕೊಪಲ ಮಾಡಿಕೊಂಬ ಬಗೆ ಉತ್ತಾರ ಕೂಟ 
ಸ್ತಳಕೆ ಮಾಡಿಕೊಟ್ಟ ಹಿಸ್ತು (ಎಕ. 3111, ತೀರ್ಥಹ. ೮೭-೪೪; 1773). 
ಕೊಪ್ಪಲು: ೨. ಚಿಕ್ಕಹಳ್ಳಿ ಗಳು ಉಪಗ್ರಾಮಗಳು (ರೈಸ್ಸ್‌ಗೆ. ೫೫೮) ; 
ಜಿನ್ನನ ಹಳಿಯುಂ ಕೊಪ್ಪಲುಗಳ್‌ ವೆರಸು ಕಸಬೆ ಬೆಳುಗುಳ ಸಮೇತಂ 
(ಎಕ. 11, 3೨೪೯-೨೨; 17173); ಗಿಡಾ ಕಡಿಸಿ ಸಾಗುವಳಿ ಮಾಡಿದ 
ಕೊಪ್ಪಲ ಭೂಮಿಯಂನು (ಮೈಆರಿ. ೧೯೨೯, ೯೪-೨೨; 1615) ; ಕಾಡು 
ಕುರುಬರ ಕೊಪ್ಪಲು ಇದ್ದಿತು (ಕರ್ಣಾಸಂ. ೯೭) ; ಈ ಜಹಗೀರಿನಲ್ಲಿ 
ನೂರಾರು ಗ್ರಾಮಗಳೂ ಸಾವಿರಾರು ಕೊಪ್ಪಲುಗಳೂ (ಬೆನ್ನಬೇ. ೭೭). 


ಕೊಪ್ಪಲು 


೩. ಆ ಗುಡ್ಡಗಳ ಮೇಲೆ.. ,ತರುಣ ವೃಕ್ಷಗಳ ದಟ್ಟವಾದ ಕೊಪ್ಪಲುಗಳು 
ಒಪ್ಪುತ್ತವೆ (ಉರಾಚ. ೩೭). ೪. ಅಂತ್ಮಜರ ಕೊಪ್ಪಲಿನ ದೀಪದೊಲು 
ಪರಮಾತ್ಮನಿಂತಹಂ ಎಲುನರದ ಪಂಜರದ ಗಿಳಿಯಾಗಿ (ಪರಶು. ೯-೮) ; 
ಅಪ್ಪಣೆಯಾದರೆ ಕೊಪ್ಪಲು ಉಪ್ಪರಿಗೆಯಾಗುವುದು(ಸೌಗಂಧಿ.೧೩೬-೧೮); 
ದೊಡ್ಡ ಶಿಂಗಯನದು ಒಂದು ಕೊಪ್ಪಲು (ಚೆಂಗೂಲಿ. ೯). ೫. ಕೆಲವು 
ಊರುಗಳ ಹೆಸರಿನ ಕೊನೆಯಲ್ಲಿ ಸೇರುವ ಶಬ್ದ. ಉದಾ: ಅಂಜಿ 
ಕೊಪ್ಪಲು, ಒಂಟಕೊಪ್ಪಲು. ಕೊಪ್ಪಳ: (8). 
(ಜೀ. ॥ ಶವಿಂ. ಕುಪ್ಪಲ್‌) 
ಕೊಪ್ಪಲು "ಕೊಪ್ಪಲ್‌' ನೋ. 
ಕೊಪ್ಪಳ "ಕೊಪ್ಪಲ್‌? ನೋ. 
ಕೊಪ್ಪಾರಿ (ನಾ). ಕಿವಿಯ ಒಂದು ಆಭರೆಣ; ಕೊಪ್ಪು: ಮಕ್ಕಾಳು 
ಮನೆತುಂಬ ಕೊಪ್ಪಾರಿ ಕಿವಿತುಂಬ ಲಕ್ಷಣದ ತಾಲಿ ಕೊರಳ್ತುಂಬ 
(ಹಳ್ಳಿಯ ೧೩೩). (ಆ ಕೊಪ್ಪ] 
ಕೊಪ್ಪು,, ಕೋಪ (ನಾ). ೧. ಬಿಲ್ಲಿನ ತುದಿ; ಗೊಲೆ: “ಕಾರ್ಮುಕ 
ಕೋಟಃ, ಆಟಿನಿ1- ಈ ೨ ಬಿಲ್ಲಿನ ಕೊಪ್ಪು'' (ಹಲಾಯು. ೭೬-೩೧೧); 
ಜಯದ್ರಥನಂ ಕೋಡಗಗಟ್ಟುಗಟ್ಟ ಬೆನ್ನಂ ಬಿಕ್ಲಿಕೊಪ್ಪಿನೊಳಿಜಾದು 
ನಡೆಯೆಂದು ನಡೆಯಿಸಿ (ನಂ ಪಭಾ. ೭-೩೧ ವ); ಬಿಲ್ಲ ಕೊಪ್ಪು 
ತಾಳಿಗೆಯಂ ಚುರ್ಚಿ ನೆಶತ್ತಿಯೊಳ್‌ ಮೂಡುವುದುಂ (ಪಂಚತಂ. 
೩೦೨-೧೮), ನಾರಿಯ ನೀವಿ ಮಿಡಿದು ಬಾಗಿದ ಕೊಪ್ಪಿನಿದ್ದೆ ಸೆಯನಾ 
ಕೈದು (ಹಚಕಾ. ೬-೨೮); ಬಿಲ್ಲ ಕೊಪ್ಪಿನಲಾತ ಕೆದವಿನ ಮುಕುಟದೊಲ 
ವಿನ ಬೆರಳ ಬಿಜುದನಿಯ (ಕುವ್ಯಾಆ. ೪-೧೬) ; ಕೆತ್ತುವ ಮುಯ್ತನೊತ್ತಿ 
ಬಿಲ್ಲೆ ಕೊಪ್ಪನೇಜಕಿಸಿ (ರಾಮಾಶ್ವ; 80-೧೫). ೨. ತುದಿ; ಮೊನೆ; 
ಅಗ್ರಭಾಗ: ಕೋಪಾಟೋಪದಿಂದಂ ಕುಲಕುಧರ ಮಹಾಶೃಂಗಮಂ 
ಕೋಡ ಕೊಬ್ರಿಂ ತೊಸೆದೀಡಾಡುತ್ತೆ (ಸೂಕ್ತಿಸು. ೩-೩೪). ಕೋಪ: 
೧. ಮೈಗರೆಯು ಕುಳಿತಿಕು ವಿಶಿಖಾಸನಕೈಯಳಿಯೌಘು ವಕೌರ್ವಿಯ 
ವುಭಯ ಕೋಪಿಂಗೆಯಳವಡಿಸಿ (ಸವಮೋ, ೬-೪೮). ೨. ನೊಗದ 
ಒಂದು ಕೋಪು ತುಳಿದರೆ ಮುಕ್ಕಣ್ಣ ತಾನಾಗಿಯೇ ಬಂದು ಹೆಗಲು 
ಕೊಡುತಿತ್ತು (ನದೀಪ. ೨೬). (ದೇ.  ತೆಲು. ಕೊಪ್ಪು, ಳೋಪು] 
ಕೊಪ್ಪ, (ನಾ). ೧. ಹೆಂಗಸರು ಕಿವಿಯ ಮೇಲುಭಾಗದಲ್ಲಿ 
ತೊಡುವ ಒಂದು ಬಗೆಯ ಆಭರಣ: ಮಕುಟಿಂ ಕೇಯೂರಂ 
ಕರ್ಣಕುಂಡಲಂ ಕೊಪ್ಪು ಸೆರಿಗೆ.. . ಎಂಬ ಭೂಷಾನಿಕರಮಂ 
(ಆದಿಪು, ೫-೩೩); ಕಿನಿಯ ಕೊಪ್ಪಂ ನೀಂ ಕೊಳ್ತಡೆ ನೋಯದಂತೆ ತೆಗೆ 
(ಧರ್ಮಪ. ೯-೨೧); ಹೊಳೆವ ಮುತ್ತಿನ ಕೊಪ್ಪೆಗಳ ಕರ್ಣಾಭರಣ 
ವೆಸೆಯೆ (ಬಸಪು. ೪-೩೯); ಶ್ರವಣಿನಾಳವ ಮುಟ್ಟು ವಂದದೆ ಕೊಪ್ಪ 
ಸಿಕ್ಕಿದರು ಕರ್ಣದಲಿ (ಮೋಹತ. ೨೩-೩೭). ೨. ಒಂದು ಕಂಠಾಭರಣ; 
ಸರ: ಕತ್ತಿನ ಕೆಳಗೆ ಕಪ್ಪಿನ ಕೊಪ್ಪಿನವಳು (ಪುರಂದ. ೧-೫೯-೧) ; 
ಉಟ್ಟ ಸಾಲಿಯ ಸೀರೆ ಕೊಪ್ಪು ಪೇರುರದಲ್ಲಿ (ಮೋಹತ. ೧೪-೭೭). 
(ದೇ. ॥ ತಮಿ. ಮಲ. ಕುಳು. ಕೊಪ್ಪು; ಕೊಡ. ಕೊಪ್ಪುಂಬಿ) 
ಕೊಪ್ಪು (ನಾ). ೧. ಸುರುಳಿಯಾಗಿ ಎತ್ತಿ ಕಟ್ಟಿದ ತಲೆಯ 
ತುರುಬು; ಮುಡಿಗಂಟು. ೨. ತುರುಬಿನಲ್ಲಿ ಧರಿಸುವ ಒಂದು 
ಬಗೆಯ ಚಿನ್ನದ ಒಡನೆ; ಜಡೆಬಿಲ್ಲೆ. "ಚವರಿ ಕೊಪ್ಪು' ಪರಾ. 
ಕೊಪ್ಪುದರೆ - ಕೊಪ್ಪುಧರಿಸಿದ ತಲೆ (?) ; ಇಟ್ಟಳಮಾದ ಕೀರ್ತಿ 
ಮುಖದ ಕೊಪ್ಪುದರೆಯ ಪಂಚವರ್ಣಗೆಯುಪ್ಪರವಟ್ಟಿ ವಾಡಂಬರಮ 
ಳುಂಬಮಾಗೆ ( ಮಹಾನೇ. ೧೨-೨೭ ವ). 
(ದೇ. ॥ ಶಮಿ, ತೆಲು, ಕೊಪ್ಪ; ಕುಕೆಖ್‌. ಖೊಪಾ, ಖೊಪ್ಪಾ.! 
ಪ್ರಾ. ಗೋಪ] 


೨ಿಗಿರ೭ 


3 


10 


ಕೊಬ್ಬರಿ 


ಕೊಪ್ಪ (ನಾ). ಅಂದ; ಚೆಂದ: ಹಾನಭಾವ ವಿಲಾಸ ವಿಭ್ರಮಂಗಳ 
ನೆಲ್ಲ ತೀನಿ. .. ಅಭಿನಯದ ಕೆೊಪ್ಪಗಳ [ಪಾಕಾಂ. ಆಭಿನಯಂಗಳಂ] 
ತೋಜಕಿಸುತ (ಪ್ರೌಢರಾ. ೯-೧೫). [+ ತಮಿ. ಳೋಪ್ಪ) 
'ಕೊಪ್ಪುರ (ನಾ). ದಿಣ್ಣೆ; ಮೇಡು (?) : ಕಬ್ಬು ಕಾಲ್ವೆಯ ಪಡುವಣ 
ಉಲುಗ ಗದ್ದೆ ಯೊಳಗಾಗಿ ಮೂಡೆಣ ಕೊಪ್ಪುರದಲಿ ಗದ್ದೆ ಖಂ೪ 
(ಸೌಇಇ. Ix-i, ೨೭೦-೬೪ ; 1169). 
[ಜೀ. ॥ ತಮಿ. 'ಕುಪ್ಪಲ್‌ ; ತೆಲು. ಕೊಪ್ಪರ) 
ಕೊಪ್ಪೆ, ಕುಪ್ಪೆ, ಗೊಪ್ಪೆ, (ನಾ). ಮಳೆಗಾಲದಲ್ಲಿ ಕಂಬಳಿ ಮೊದ 
ಲಾದವುಗಳಿಂದ ತಲೆಗೆ ಮಾಡಿಕೊಳ್ಳುವ ಗವುಸು; ಗೊರಗು: 
ಕೊಪ್ಪೆಯಿಂದಮುಲ್ಲಸಿತ ಕಾಷಾಯ ಕಂಥಾ ವೇತ್ರಳೌವೀನ ಪಾದುಕೆ 
ಗಳಿಂದ . . . ಶೋಭಿಸುಶಿರ್ದ (ಮಹಾಂತೇ. ೬-೧೨). ಕುಪ್ಪೆ: ಕುಪ್ಪೆ 
ಉಂಟು, ಮಳೆ ಬಂದರೂ ಚಿಂತೆಯಿಲ್ಲ (ರೂಢಿ). ಗೊಪ್ಪೆೈ,: 
ಮೂಣುಲೋಕನವೆಲ್ಲವು ಎನ್ನ ಕಂಬಳಿಯ ಗೊಪ್ಪೆಯಲ್ಲಿ ತುಂಬಿದೆನೆಂದು 
(ಕಲ್ಯಾಶಾಂ. ೩೭); ತಲೆಯನ್ನೂ ಕತ್ತನ್ನೂ ಮುಚ್ಚುವ ಒಂದು ಗವುಸು 
(ನಿಲುವಂಗಿ, ಮೊದಲಾದವುಗಳ ಭಾಗವಾಗಾಗಲಿ ಪ್ರತ್ಯೇಕವಾಗಾಗಳಿ 
ಇರಬಹುದು) ಗೊಂಗಡಿ; ಗೊಪ್ಪೆ ; ಕುಂಚಿಗೆ (31006. ಇಂಕೂ). 
(ದೇ. ॥ ಶಮಿ. ಕುಪ್ಪೈ; ಮಲ. ಕುಪ್ಪ; ಕಳು. ಕುಪ್ಪೆ; ತೆಲು, 
ಪರ್ಜಿ. ಕುಪ್ಪ] 
ಕೊಬರಿ "ಕೊಬ್ಬರ್ಮಿ' ನೋ. 
ಕೊಬಳು "ಕೊಗಳು' ನೋ. 
ಕೊಬಿರಿ "ಕೊಬ್ಬರ್ಮಿ' ನೋ. 
ಕೊಬ್ಬಟ್ಟು (ನಾ). ಭತ್ತವನ್ನು ಕುಟ್ಟ ತೆಗೆದ ಹೊಟ್ಟು, --ತೌಡು; 
*ಕೊಬ್ಬಟ್ಟು ಎ ಭತ್ತದ ಗೊಳಲಿ? (ಗಂಗಾಮ. ೧೦೨), [ಸ] ” 
ಕೊಬ್ಬರಿ, (ಕ್ರಿ). ಕೊಬ್ಬಿ ನುಗ್ಗು; ಗರ್ವದಿಂದ ನುಗ್ಗು (?) : ಕೂಗಿ 
ಕೊಬ್ಬರಿವುತ್ತ ಕದಳಿವೃಂದಂಗಳಂ ನಾಗನಿಕರಂ ಪೊಕ್ಳು ಮುರಿವಂತೆ 
(ತುರಂಗ. ೪೯-೨೮), [ಕೊಬ್ಬು (ಆ ಕೊರ್ವು,) + ಪರಿ] 
ಕೊಬ್ಬರಿ, ಕೊಪರಿ, ಕೊಪ್ಪರಿ, ಕೊಬರಿ, ಕೊಬಿರಿ, ಖೊಬರಿ (ನಾ). 
ತೆಂಗಿನಕಾಯಿಯ ಒಳಗೆ ಗಟ್ಟಿಗೊಂಡ ತಿರುಳು; ಒಣಗಿದ ಕಾಯಿ: 
ಕೊಬ್ಬರಿಯು ಕಾಯವೊಳಗಿಲ್ಲಾಯ್ತು (ಗುಕುಚಾ. ೧೩-೯೦); ಅವು 
ಚಿಪ್ಪುಗಟ್ಟದ ಬಳಿಕ ಒಳಗೆ ಕೊಬ್ಬರಿಯಾಗುತ್ತದೆ (ಮುಂಬಯಿ. ೨-೫೧); 
ಅವರಿಗೆ ಕೊಬ್ಬರಿ ಬೆಲ್ಲ ಭತ್ತವನ್ನು ಕೊಟ್ಟು ಕಳುಹಿಸುತ್ತಿದ್ದರು 
(ಹುಟ್ಟಿ ಹ. ೯); ಕೊಬ್ಬರಿಗೆ ಸಲ್ಲಬೇಕಾದ ಗಮನವನ್ನು ಕರಟಕ್ಕೆ ಸಲ್ಲಿಸ 
ಬೇಕಾಗಿದೆ (ಸಾಹಿಶ. ೫೫) ; ಎಳ್ಳು ಕೊಬ್ಬಂ'ಬೆಲ್ಲ ಕಬ್ಬು ಬಾಳೆಯ ಹಣ್ಣು 
(ಇಂಚಾಪ. ೧೧೬-೬೮). ಔೊಪರಿ: ಹುರಿಗಡಲೆ ಕೊಪರಿ ಮೊದಲಾದ 
ವಸ್ತುಗಳು (ಸೌಗಂಧಿ. ೪೩-೧೮); ಹಸನಾದ ಕಡಲೆ ಕೊಪರಿ ಬೆಲ್ಲ 
ಬಿಳಿಯೆಲೆ ರಸದಾಳಿಗಬ್ಬಡಕೆಗಳಾ(ಚಂಪ್ರಸಾಂ. ೧೫-೧೧೦). ಕೊಪ್ಪರಿ ; 
(ಸಿರಿಕೋ. ೧೩೮). ಕೊಬರಿ: ತಿಪಟೂರು ಕೊಬರಿ (ರೂಢಿ). ಕೊಬಿರಿ: 
ಮೆಣಸು ರುಲ್ಲಿಪಟ್ಟ ಕೊಬಿರಿ ಕವಾಡ ಮುಂತಾದ (ಎಕ. VIII, ಸಾಗರಿ. 
೫೩-೩೧; 1674). ಹೊಬರಿ: ಅಡಕೆ ರುಲ್ಲಿ ಪಟಿ ಖೊಬರಿ ಕವಾಡ 
ಆಕಿ... ಜವಳಿ ಮುಂತಾಗಿ (ಎಕ. ೪11, ಶಿವಮೊ. ೨೮-೧೫ ; 1670). 
ಕೊಬ್ಬರಿಚಟ್ಟ - ಕೊಬ್ಬರಿಯ ತುರಿಯನ್ನು ಸೇರಿಸಿ ರುಬ್ಬಿದ 
ಚಟ್ಟಿಣಿ; ಕಾಯಿಚಟ್ಟಿ: (8). ಕೊಬ್ಬರಿತುಪ್ಪ - ಕೊಬ್ಬರಿಯೆಣ್ಣೆ: 
(ಕಿ). ಕೊಬ್ಬರಿದೋಸೆ ಕೊಬ್ಬರಿ ತುರಿಯನ್ನು ಅರೆದು ಹಿಟ್ಟಿನಲ್ಲಿ 
ಬೆರಸಿ ಮಾಡಿದ ದೋಸೆ: (8). ಕೊಬ್ಬರಿಬಟ್ಟಲು -೧. ತೆಂಗಿನ 
ಕಾಯನ್ನು ಒಡೆದಾಗ ಆಗುವ (ಎರಡು) ಹೋಳು. ೨. ಒಣಗಿದ 
ಕೊಬ್ಬರಿಗಿಟುಕಿನ ಹೋಳು: ಎರಡು ಳೆೊಬ್ಬರಿಬಟ್ಟ ಲು ಕೊಡು(ರೂಢಿ). 
138 


ಕೊಬ್ಬಾಟ 


ಕೊಬ್ಬರಿಯೆಣ್ಣೆ, ಖೊಬ್ಬರಿಯೆಣ್ಣೆ - ಕೊಬ್ಬರಿಯನ್ನು (ಗಾಣದಲ್ಲಿ)' 


ಹಿಂಡಿ ತೆಗೆದ ಎಣ್ಣೆ: (8); ಖೊಬ್ಬರಿಯೆಣ್ಮೆಯ ಡಬ್ಬಿಗಳನ್ನು. . 
ತರಿಸಿಕೊಳ್ಳು ವವರಿಗೆನೆ (ಮುಂಬವ್ಯಾ. ೧೭ ಪ್ರಸ್ತಾವನೆ). ಕೊಬ್ಬರಿಸರ = 
(ಹೋಳಿಹಬ್ಬದಲ್ಲಿ ಕೊಡುವ) ಕೊಬ್ಬರಿ ಬಟ್ಟಲುಗಳ ಸರ: (8). 
ಕೊಬ್ಬರಿಹಿಂಡಿ ಎ ಕೊಬ್ಬರಿಯಿಂದ ಎಣ್ಣೆ ತೆಗೆದ ಮೇಲೆ ಉಳಿಯುವ 
ಚರಟಿ : ಕೊಬ್ಬರಿಹಿಂಡಿಯನ್ನು ದನಗಳಿಗೆ ಹಾಕುತ್ತಾರೆ (ರೂಢಿ). 
[ದೇ. ॥ ತಮಿ. ಕೊಪ್ಪರೈ, ಕೊಪ್ಪರಿ; ಮಲ. ಕೊಪ್ಪರ; 

ತುಳು, ಕೊಪ್ಪರ, ಕೊಪ್ಪರಿ, ಕೊಬರಿ ; ತಲು. ಕೊಬ್ಬರಿ, ಕೊಬ್ಬೆಲ. 
1 ಹಂ. ಖೋಪ್ರಾ; ಇಂ. copra] 

ಕೊಬ್ಬಾಟಿ (ನಾ). ಸೊಕ್ಕಿನಿಂದ ವರ್ತಿಸುವಿಕೆ; ಅಹಂಕಾರ :-(ಕ) 

[ಕೊಬ್ಬು ಶಾ (< ಕೊರ್ವ್ಯ) * ಅಟ] 
ಕೊಬ್ಬಿಗೆ (ನಾ). ಸೊಕ್ಕಿನ ಮನುಷ್ಯ; ಅಹಂಕಾರಿ: (ಕ). 
[ಕೊಬ್ಬು (ಆ ಕೊರ್ವು) * -ಇಗ] 


ಕೊಬ್ಬಿಲ (ನಾ). ಕೀಳುಮನುಷ್ಯ; ಗಾವಿಲ: ದೇಸಿಗನೆಡಗ ನಾಡಾಡಿ 


ಕೊಬ್ಬಿಲಂ ಬೇಳ್ಪ್ರ ತಿರಿಕುಳಿ (ಸಂಸಪ, ೨೪-೧೦). 
[ಕೊಬ್ಬು (ಆ ಕೊರೆ) * -ಇಲ] 

ಕೊಬ್ಬಿಸು "ಕೊರ್ವಿಸು' ನೋ. 

ಕೊಬ್ಬು, "ಕೊರ್ವು' ನೋ. 

ಕೊಬ್ಬು 4 "ಕೊರ್ವು' ನೋ. 

ಕೊಬ್ಬುಜವ್ವನ (ನಾ). ತುಂಬುಹರಯ; ಏರುಂಜವ್ವನ. 
"ಕೊಬ್ಬುಜವ್ವಸೆ' ಪರಾ. [ಕೊಬ್ಬು (ಆ ಕೊರ್ವು,) * ಜವ್ವನ] 

ಕೊಬ್ಬುಜವ್ವನೆ (ನಾ). ತುಂಬು ಹೆರಯದವಳು ; ವರುಂಜವ್ರಸೆ: 
ಕೊಬ್ಬುಜವ್ವನೆಯರೆ ಕೋಮಲಾಂಗವ ರಾಯ ತಬ್ಬಲಾಕ್ಷಣ ಸುಖದಿಂದ 
(ಭರಚ. ೩೧-೧೨೦). [ಕೊಬ್ಬುಜವ್ವನ + -ಎ] 

ಕೊಬ್ಬುದೆಕ್ಕೆ (ನಾ). ನೆಣದ ತೆಕ್ಕೆ, ರಾಶಿ: ಮೂಳೆ ಬಿಕ್ಕುಗಳ 
ಸಂದಣಿ ಕೊಬ್ಬುದೆಕ್ಕೆ ಕಾಳಿಜಗಳೆಕ್ಕೆಕೆ-ತದ್ರಣರಂಗದೆಲ್ಲೆಡೆಯೊಳುಂ ಶೀವೆ 
(ಡೆಬಪು. ೪೮-೫೬). [ಕೊಬ್ಬು (ಆ ಕೊರ್ಪೈ,) * ತೆಕ್ಕೆ) 

ಕೊಬ್ಬೆಯಯ್ಯೆ (ನಾ). ಒಬ್ಬಾತನ ಹೆಸರು: ಬಲ್ಲದ ತುಜುಗೊಣ್ಣೋಡೆ 
ಕೊಬ್ಬೆಯಯ್ಮಣಿ ದುಂ ಬಲಿಸಯ್ಯ 0 ತುಜುವನಿ ಕ್ಸಿ ಜಿದಲ್ಲಿ 
(ಎಕ. ೫, ಮುಳಬಾ, ೩೨-೨ ; 950). (ಕೊಬ್ಬೆ ? + ಆಯ್ಕ, 

ಕೊಬ್ಬೇರು (ಕ್ರಿ). ೧. ದಪ್ಪವಾಗು; ಸಮೃದ್ಧವಾಗು: (8). 
೨. ಓರಟಾಗು ; ಬಿರುಸಾಗು : ಎಣ್ಣೆ ಹೆಚ್ಚಾಗಿ ಉಪ್ಪಿನಕಾಯಿ 
ಕೊಚ್ಚೇರಿವೆ (ರೂಢಿ). [ಕೊಬ್ಬು (ಆ ಕೊರ್ಪ) * ಏರು (ಆ ಗ 

ಕೊನು. (ನಾ). ದಿಬ್ಬ; ಪ್ರದೇಶ: ಮೂಡಗರೆಲ್‌ ಬನ್ನು ಇರ್ಪೆಯ 
ಕೊಮದೆ ಪಳ್ಳ ದೊಳ ಗಣ ಉಲಿ ಅಳರಿಯೆ (ಎಕ. x, ಗುಬ್ಬಿ. 
೬೧೧೮೯; 4. [+ ತಮಿ. ಕೊಮ್ಮೈ) 

ಕೊಮಟ "ಕೋಮಟ' ನೋ. 

ಕೊಮಟಗ "ಕೋಮಟಗ' ನೋ. 

ಹೊಮರ "ಕುವರ್ಯ' ನೋ.. 

ಕೊಮರಂಗುಂದು (ನಾ). ಒಂದು ಊರಿನ ಹೆಸರು: ನಲ್ಲೂರು 
ಕೆೊಮರಜ್ಲುನ್ನು ಇಗ್ಲ ಲೂರು (ಎಕ. 126, ಬೆಂಗಳೂ. ೮೬-೭ ; 890). [?] 

ಕೊಮರಕ (ನಾ). ಒಂದು ಜಾತಿಯ ಗಿಡ: ಬೂತಾಳೆ, ನೆಗಿಲು 


ಕೊಮರಕ, ಹಾವು ನಂಜಿನಗಿಡ (ನಮ್ಮನು. ೨೩೮). (1) 
ಕೊಮರಗದ್ಯಾಣ "ಕುಮಾರಗದ್ಯಾಣ' ನೋ. 
ಕೊಮರಗುಂಟಿ (ನಾ). ಒಂದು ಊರಿನ ಹೆಸರು: ಕೊಮರಗುಣ್ಟ 


(ಎಇ. 1, ೩೫೦-೭; 909), 


(2) 


ಪಿಗಿಲೆಲೆ 


— 
ಅ 


45 


ಕೊಮ್ಮೆ 


ಕೊಮರಮುಂಗಲ "ಕೊಮಾರಮಂಗಲ' ನೋ. 

ಕೊಮರವೆಡಂಗ (ನಾ). ಬೆಡಗನ್ನುಂಟುಮಾಡುವ ಕುಮಾರ; 
ಒಂದು ಬಿರುದು: ಜಯದಂಕಕಾಣ ಕೊನಮುರವೆಡಂಗಂ 
ಶ್ರೀಮದ್ಪೆರ್ಮನಡಿಗಳ್‌ (ಎಕ. 1೪, ಚಾಮರಾ. ೧೦-೬ ; 999). 

[ಕೊಮಾರ (£ ಕುವರ್ಯ) + ಬೆಡಂಗ] 

ಕೊಮರಿ, "ಕುವರಿ' ನೋ. 

ಕೊಮರ್ಮಿ (ನಾ). ಒಂದು ಬಗೆಯ ಧಾನ್ಯ (?) : ಗೇರ ಹರಳು, ಓವು, 
ಎಳ್ಳು, ಕೊಮರಿ, ಹಳೆಬೆಲ್ಲ ಇವಂ ಖಲ್ವದಲ್ಲಿ ಮರ್ದಿಸಿ ಎಲಚಿಕಾಯ 
ಪ್ರಮಾಣ ಗುಳಿಗೆಯಂ ಮಾಡಿ . . . ನಿತ್ಯವೂ ಸೇವಿಸಲ್‌ ಬಹುಮೂತ್ರ 
ಪರಿಹಾರಮಕ್ಕುಂ (ಸಕವೈ. ೩೯೧). [| 

ಕೊಮರುಲಪಜ್ರು._ (ನಾ). ಒಂದು ಪ್ರದೇಶದ ಹೆಸರು (?): 
ಪಡುವಣದೆಸೆ ಪೋತುಂಗಲ್ಲು ಕೊಮರುಲಪಬಟ್ರು ಕಾರ್ಮ್ಮುಗಿಲ ಪುಣುಸೆ 
(ಎಕ. 2೭11, ಶಿರಾ. ೩೮-೩೩ ; 876). (7) 


ಕೊಮಾರೃ (ನಾ). ಒಬ್ಬಾತನ ಹೆಸರು: ಸಿಯಗೆಬ್ಗರ್ಕಾಗಿ ಕೊಮಾರನ್‌ 
ಕ್ಕಿರ್ಕೊಳತ್ತು ಒಗಬಳ್ಳಿಯುಳಿಜಕಿದು ವಿಜಕ್ಟೊಂ (ಎಕ. X೪1, ತುಮಕೂ. 

775). [< ಸಂ, ಕುಮಾರ] 

ಕೊಮಾರ್ಕ (ನಾ). ಮನೆಯ ಸೂರಿಗೆ ಆಧಾರವಾಗಿ ತೊಲೆಗಳ 
ಮೇಲೆ ನಿಲ್ಲಿಸಿದ ಮರದ ಗುಜ್ಜು: ಮಾಳಿಗೆಗೆ ಹರಹರುವ ಜಂತಿ 
ಬಿಗಿ ಕೊಲೆಗಳು ಕೊಮಾರ ಹಂಜರ ನೆಲವು ಕದ ಬಾಗಿಲ ಮೊರ ವನಳೆ 
ಮೊದೆಲಾದೆವರೊಳನೇಕಮಾದರುಂ (ಭಕ್ತಿಸ. ೩೭-೩). [?) 

ಕೊಮಾರತಿ 'ಕುಮಾರಿತಿ' ನೋ. 

ಕೊಮಾರತ್ತಿ "ಕುಮಾರಿತಿ' ನೋ. 

ಸೊಮಾರಪೈಕ (ನಾ). ಹೆಂಡ ಇಳಿಸುವವರಲ್ಲಿ ಒಂದು ಜಾಕಿ: 
ಸಿಂದ್ದೀ ತೆಗೆಯುವ ಜಾತಿಗಳ ಪಟ್ಟ, ., ೪ ಕೊಮಾರಸೈಕರು : 
ಕೊಮಾರಖೈಕರೆಂದರೆ ಕಲಾದಗಿಯ ಕೊಮಾರಸ್ವಾಮಿಯ ಶಿಸ್ಕರೆಂಬ 
ಅರ್ಥವಿರುತ್ತದೆಂದು ಹೇಳುತ್ತಾರೆ. (ಕಭಾಗೆ. ೧೭೮). 

-[ಕೊಮಾರೈ (ಆ ಕುವರ) * ಪೈಕ] 

ಕೊಮಾರಮಂಗಲ, ಕೊಮರಮಂಗಲ (ನಾ). ಒಂದು ಊರಿನ 
ಹೆಸರು : ಕೊಮಾರಮಂಗಲದೊಡೆಯ ನಾಗಮಯ್ಯನ ಮಗಂ 
ಕಣ್ಣಯ್ಯನುಂ (ಎಕ. ಚಿಂತಾಮ. ೪೩-೧೨;960).ಕೊಮರಮಂಂಗಲ: 
(ಇಆ. ೪111, ೨೧೩೬-೨೩ ; 950 ಮೋಲ) [?) 

ಕೊಮಾರಯ್ಯ (ನಾ). ಒಬ್ಬಾತನ ಹೆಸರು: ಪಿರಿಯ ಮುಗುಳಿಯ 
ಕೊಮಾರಯ್ಕನುಂ ಪಲ್ಮಾಡಿಯ ಮೆನ್ನಮ್ಮೆ (ಎಕ, ೪, ಚಿಕ್ಕಮ. 
೩-೧೬ ; 699). [ಕೊಮಾರೈ + ಅಯ 1) 

ಕೊಮಾರಸೇನ (ನಾ). ಒಬ್ಬಾತನ ಹೆಸರು: ಕೊಮಾರಸೇನ ಭಟಾರರ್‌" 
ಪಡೆದ ಸ್ತಿತಿ (ಎಕ. 111, ಶ್ರಿ ಮ ೧೪೭-೧೨ | 960). [1] 

ಕೊಮಾಲ (ನಾ). ಒಬ್ಬಾತನ ಹೆಸರು: ಕಟ್ಟುಲಿಗೆ ಪಡೆವೋದಲ್ಲಿ 


| ಕೊಮಾರ್ಕ "ಕುವರ್ಕ' ನೋ. 


೯೧-೧೧; 


ಕೊಮಾಲರಾ ಮಗನ್ಬಾಣ್ಣಪ್ಪನ್‌ ಕಾಳೆಗದುಳ್‌ ಸತ್ತಲ್ಲಿ 
(ಎಕ. ೫, ಮುಳಬಾ. ೨೫೫-೭; 750). (2) 
ಕೊನೆ, (ಕ್ರಿ). ಹೊಗೆಯಾಡು; ಗೆಮೆ: ಕುರುಕುವರಕೊಳೆ 


ಮೊಳೆತಕಟಸೂಯೆ ... ದ್ವೈಧ್ಯದ ಕೃಣಾಗ್ನಿ ಕೊಮೆಕೊಮೆದು ಸಿಮಿಸಿ 
ಮಿಸುತಿದೆ (ಹೆಬ್ಬಿರ. ೨೪-೧೭). “ಕುಮುಲು' ಪರಾ. 
[?. / ತಿ. ಕುಮ] 
ಕೊಮ್ಮೆ (ಕ್ರಿ). ನಿತ್ತರಿಸು; ಸಾಧಿಸು: ಯಾರೆನ್ನು ಕಳಿಸಿದರೂ ಅವರು 
ಕೊಮೆಯುವುದು ಅಷ್ಟರಲ್ಲಿಯೇ ಇದೆ (ರೂಢಿ). [?) 


` ಕೊನ್ಮೆ : 


ಕೊಮ್ಮೆ (ನಾ). ಒಂದು ಜಾತಿಯ ಸಸ್ಯ: ಜೇನುಕಡ್ಡಿ ಚೂರು, ಕೊಮೆ 
(ಮೈಡಗಿ. ೩೦-೫೭೭). [2] 
ಹೊಮ್ಮ (ನಾ). ಒಬ್ಬಾತನ ಹೆಸರು: ವಾನಸವಂಶ ಕೂರ್ಮ್ಮನಿಭಕೊಮ್ಮ 
ಜಗದ್ವಿನುತಾತ್ಮಕಾಂಬಿಕಾಸೂನುಃ (ಇಆ. XIX, ೨೭೨-೧೧; 1054). [?] 
ಕೊಮ್ಮಗುಅಕಿಯನ್ಮು (ನಾ). ಒಬ್ಬಾತನ ಹೆಸರು: ಈ ಕಲ್ಲ 
ಶ್ರೀ ಬುತೇಕಿದ್ರಗಾವುಣ್ಣಂ ಕೊಮ್ಮಗುಜಕಿಯಮ್ಮಂ ನಿಜಿಸಿದೋರ್‌ 
(An. XI-i, ೧೯-೪ ; 885), (1) 
ಕೊನ್ಮುಣ (ನಾ).: ಒಂದು ಸೀಮೆಯ ಹೆಸರು: ಕೊಮ್ಮಣ ವಿಷಯೇ 
* « ಒಕುಣ್ಣಿರ್ವಾಕ ಗ್ರಾಮೋದತ್ತಃ (ಇಆ. 1111, ೧೬೨-೧೭ ; 500). [?] 
ಕೊಮ್ಮದಿಚೆಉು (ನಾ). ಒಂದು ಕೆರೆಯ ಹೆಸರು: ಪೂರ್ವ್ಯದಿಶಾ 
ಭಾಗದೊಳ್‌ ಕಲ್ಮಡುವುಂ ಕೊಂಮದಿಚೆಜುವುಂ' ಆಗ್ನೇಯದೊಳೆಣೆಯ 
ಬಾಗುಂ '(ಸೌಇಇ. IX-i, ೧೨೧-೪೨ , 1057). 
[ಕೊಮ್ಮದಿ? + ಚೆಜು] 
ಕೊಮ್ಮೆ, (ನಾ). ಕಾಳುಕಡ್ಡಿಗಳನ್ನು ಶೇಖರಿಸಿ ಇಡುವುದಕ್ಕಾಗಿ 
ಬಿದಿರು ಅಥವಾ ಮಣ್ಣಿನಿಂದ ಮಾಡಿದ ಗಳಗೆ; ಸಣ್ಣ ಓಡೆ: 
ನಿನ್ನನಜಕಿತು ಅಜಆಂಧೆನೆಂದಡೆ ನಾ ಕುತ್ತದ ಕೊಮ್ಮೆ ನೀ ಮದ್ದಿನ ಗುಳಿಗೆ 
(ಮೋಳಿಮಾ. ೧೦೦-೩೯೮) ; ಭತ್ತ ತುಂಬುವ ಕೊಮ್ಮೆಗಳನ್ನು . , » 
ತರುತ್ತಿದ್ದರು (ಹುಟ್ಟಹ. ೨೮); ಜೋಳದ ಕೊಮ್ಮೆಯೊಳಗಿದ್ದ ಇಲಿ 
ಕೆಳಗೆ ನೆಗೆದು ಬಿಲವನ್ನು ಸೇರಿತು (ಧೂಮಮ. ೫೭) ;) ಕೊಮ್ಮೆಯ 
ತಳದಲ್ಲಿ ನಾಲ್ಕು ಸೇರು. ಅಕ್ಕಿ ಇತ್ತು (ಹುಲಿಹಾ. ೩೦೪); ನಿಮ್ಮನೆ 
ಎಮ್ಮೆ ಇದ್ದರೆ ನಮ್ಮನೆ ಕೊಮ್ಮೆ ಇದೆ (ಗಾದೆ). 
[ಡೇ. ೬ ತಮಿ. ಕೊಮ್ಮೈ; ಮಲ. ೊನ್ಮು; ಕೊಢ. ಕೊಮ್ಮೆ ] 
ಕೊಮ್ಮೆ, (ನಾ). :೧. ಒಂದು ಬಗೆಯ ಮೂಲಿಕೆ; ಗಣಜಲು: 
ಚಿತ್ತೆ ಮೂಲ ಕೊಮ್ಮೆ . . . ಇಷ್ಟನೂ ಹುರಿದು ಪುಳ್ಳಂಪುರಚೆ ರಸದಲ್ಲಿ 
ಅರೆದು (ವೈದ್ಯಸಾ. 1, ೨೧೮) ; ಕೊಮ್ಮೆದೇರಂ ನೀಕೆಲ್ಲಿ ಆರೆದು ಕುಡಿಯೆ 
ಮಾಸು ಬೀಳ್ಗುಂ (ಎವೈವಿ. ೧೦೭). ೨. ಒಂದು ಪಂಗಡ, ಕುಲ: 
ಕೊಮ್ಮೆಯರುಂ ಆರುಮಲೈಯಿರ್‌ ಸಿರಾಮ ದೇವರ್‌ (ಮೈಆರಿ. ೧೯೩೯, 
೬೮-೧೨ , 1249); ವಿಚಾರಿಸುವಲ್ಲಿ ಹೋನೆಯರು ಕೊಮ್ಮೆಯರು 
ಸವಿಸರು ಮೊದಲಾದ ಪ್ರಭುಗಳ ಮುಂದಿಟ್ಟು (ಎಕ. 13, ನಂಜಕ. 
ಗ೧೧೮-೧೪ ; 1491). [2] 
ಕೊಮ್ಮೆ, (ನಾ). (ಕರಾ). ಕೊಬ್ಬು; ಅಹಂಕಾರ: ಅವನಿಗೆ 
ತುಂಬಾ ಕೊನ್ಮೆ ಬಂಧಿದೆ (ರೂಢಿ), [«- ತುಳು. ಕೊಮ್ಮೆ ] 
ಕೊಯ್‌, ಕುಯ್‌, ಕುಯ್ಕಿ, ಕೊಯಿ: ಕೊಯ್ಯು (ಕ್ರಿ). 
೧. ಕತ್ತರಿಸು; ಸೀಳು; ಹೋಳುಮಾಡು : *ಕೊಯ್‌ - ಲವನೇ 
(ಶಮಧಾ) ; ಶಾಡ್ವಲ ತೃಣತತಿ ಖಡ್ಗದಿನಿಳಾಧಿಪಂ ಕೊಯ್ದು ನಿರ್ದಯಿ 
ಪಡಿಸಿ (ಸುಕುಮಾ. 2-೨೯); ಪೊಲೆಯರಂತೆ'ಕೊಯ್ಕೆ ನುತ್ತಂ 
(ಧರ್ಮಾಮೃ. ೨-೭೧); ಭಕ್ತಿಯೆಂಬುದು ಮಾಡಬಾರದು ಕರಗಸದಂತೆ 
ಹೋಗುತ್ತ ಕೊಯ್ವು(ಪಾಠಾಂ. ಕೊಜ್‌ಯುವು]ದು ಬರುತ್ತ ಕೊಯ್ವುದು 
(ಬಸವ. ೨೧೨); ಕಳ್ಳರ ನಿವಹದಲ್ಲಿ ಕಂಡವನ ತೊಡೆಯ.ಕೊಯ್ದಾ 
ಕತ್ತಿಯಲಿ (ಸಂಭಪ. ೨೫-೧೫:. ೨. ಗಿಡದಿಂದ ಹೂವು, ಹಣ್ಣು ಮೊದ 
ಲಾದುವನ್ನು ಎತ್ತು, ಬಿಡಿಸು; ಕೀಳು: ಅಥೋದ ಕುಸುಮ 
ಸಮಿತಿಯನಾ ಮರಗಳೊಳಾಯ್ದು ಕೊಯ್ದುಮಿಲ್ಲಿಗೆ ಬರ್ಪೆಂ (ಕೆನಿರಾ. 
೩-೧೩೩); ವನಕುಸುಮಂಗಳ 9.ಸುಗೆಗೆವಂದುವನಬಕ್ಕಿಯೊಳಾಯ್ಡು 
ಕೊಯ್ದು (ಪಂಪಭಾ. ೨-೧೬); ಕೈದಣಿವನಕ. ನಾನಾ ಪುಸ್ತಂಗಳ ಕೊಯ್ದು 
ಪೊಟ್ಟಣವ ಕಟ್ಟಿದರು (ಮೋಹಶ. ಇ-೫೬). ಕುಯ್‌ ; ೧. ಕರೆಗಸದ 
ನಡು ಬಡವಾದರೆಯು ಕುಯ್ಲಿಕ್ಕದೇ ತರುವ (ಕುವ್ಯಾಆ. ೮-೨೮); 


Ky 


0 


5 


30 


45 


ಕೊಯಿಲಾಳಿ 


ಪುಯ್ಕಲ್ಟುವನೆದೆಗರುಳಾ ಕುಯ್ಯಲೆಣಿಸುವುದು ಮತನೆಯಿಂದಾ 
ಬಲುಗೈಯ್ಯನ ನುಡಿಗೇಳಿದುದು ( ಶ್ರೀಪಾಲ. ಆ-೬೮). ೨. ಪುಷ್ಪಕರಂಡ 
ಕರಿಗಳಂ ಕೊಂಡು ಪೂದೋಟಕ್ಕೆ ಹೋಗಿ ನಿಚ್ಚಲುಂ ಪೂಗಳ೦ಂ 
ಕೊಯ್ದುಕೊಂಡು (ಪಣ್ಯಾಸ್ರ. ೧-೪೨). '೩. (ಆಲಂ) ಪಿಟೀಲು 
ಮೊದಲಾದ ವಾದ್ಯವನ್ನು ಬಾರಿಸು, ನುಡಿಸು: ಅವನ ಹಿಂದೆ 
ನೇಪಥ್ಮದ ಎರಡುಕಡೆ ಇಬ್ಬರು ಪಿಟೀಲುವಾದ್ಮಗಾರೆರು ನಿಂಕು 
ಕುಯ್ಯುತ್ತಿದ್ದರು (ನಟಸಾ. ೧೨). ಕುಯ್ಕಿ: ೧. ರಸಗಳಂ ಬೇಜಕೆ 
ಬೇಚಕಿಕ್ಕಿಯಿವ ಸುರುಳಿ ಕುಯಿದಿಕ್ಕಲವು ತಾನದಣಿ ಹೆಸರ ಮಂಡಗೆ 
ಯುರುಳಿ ಪೆಸರಾದುದು (ಸೂಪಕಾ. ೧-೩೮) ; ಅವಳ ಗಂಡನು ಇದನ್ನು 
ಕಂಡು ಹೆಂಡತಿಯ ಮೂಗನ್ನು ಕುಯಿದನು (ನೀತಿಚಿಂ. ೧೧-೬). 
ಕೊಯಿ : ೧. ಮಾಡುವಲ್ಲಿ ನೀಡುವಲ್ಲಿ ಶುದ್ಧವಿಬ್ಲದಿರ್ದಡೆ ನೀನಂದೆ 
ಮೂಗ ಕೊಯಿ (ಬಸವ, ೫೪). ೨, ಕುಸುಮ ಪತ್ರೆಗಳಂ ಕೊಯಿದು 
(ಬಸಪು. ೬೧-೨೧). ಕೊಯ್ಯು: ೧: ತೆಂಗಿನಮರ ಯಾಕೆ ಹತ್ತುತ್ತಿ 
ಅಂದರೆ ಬೆಕ್ಕಿಗೆ ಹುಲ್ಲು ಕೊಯ್ಕೋದಕ್ಕೆ ಆಂದೆಹಾಗೆ (ಗಾದೆ). 
೨. ತಳಿರುಗಳ ಚಿವುಟುತ್ತ ಹೊಸ ಹೂಗಳನು ಕೊಯ್ಕುತ... 
ವಿಹರಿಸುತಲಿರುತಿಹರು (ತಿಮ್ಮಆ. ೩-೧೪). 
(ಡೇ. 1 ತಮಿ. ಮೆಲ, ಕೊಯ್‌ ; ತುಳು. ಕೊಯಿ; ತೆಲು, 
ಕೋಯು; ಕುನಿ. ಕೋಯಿ; ಕುಣ. ಕೋವ) 
ಕೊಯಕ "ಕುಯಕ' ನೋ. 
ಕೊಯತ «ಕೊಯ್ತ' ನೋ. 
ಕೊಯತೂರು (ನಾ). ಒಂದು ಊರಿನ ಹೆಸರು: ಪಡ್ಗಾಗೆ 
ಕೊಯಕೂರು ಪನ್ನಿರ್ಚ್ಟಾಸಿರ ಭೂಮಿಯನ್‌ ಆಳೆ (ಮೈಆರಿ. ೧೯೧೪, 
೧೨-೧೪; ೪10) ; ಯೀಲಗಿರಿ ಕೊಂಗುನಂಗಲಿ ಕೋಳಾಲಂ ತೆರೆಯೂರು 
ಕೊಯತೂರು ಕೊಂಗಳಿಯುಚ್ಚಂಗಿ ತಲೆಯೂರು (ಎಕ. 11, 
೧೩೨-೨೭ ; 1175). [7] 
ಕೊಯಲಾಳಿ "ಕೊಯ್ಲಾಳಿ' ನೋ. 
ಹೊಯಲು "ಕೊಯ್ದ್ತ' ನೋ. 
ಕೊಯಳಭೂಮಿ (ನಾ). ಸಾಗುವಳಿ ಭೂಮಿ (1): ಅಲಗು 
ವಳಿಯ ಗ್ರಾಮದಲು ಪ್ರತಿಷ್ಟೆಯ ಮಾಡಿದಳೆ ಕಲಶಾಸನದ ಭೂಮಿ 
ಳಕೊಯಳ ಭೂಮಿಗೆ ಪ್ರತಿಷ್ಟೆಯ" ಮಾಡಿದ ಶಿಲಾಶಾಸನದ ಭೂಮಿ 
ಸಹವಾಗಿ (ಎಳ. ೪0, ತೀರ್ಥಹ. ೧೩೧-೭೬; 1408), 
[ಕೊಯಳ? * ಭೂಮಿ] 
ಹೊಯಿ "ಕೊಯ್‌' ನೋ. 
ಕೊಯಿಕ "ಕೊಯ್ಯ್ಯ' ನೋ. 
ಕೊಯಿಕತನ "ಕೊಯ್ಯತನ' ನೋ... 
ಕೊಯಿಕೀರೆ, ಕುಯಿಕೀರೆ, ಕೊಯಿಗೀರೆ (ನಾ). ಒಂದು ಬಗೆಯೆ 
ಸೊಪ್ಪು; ಕೀರೆಸೆೊಪ್ಪು: *ಚಿಲ್ಲೀ- ಭೃಂಗವಲ್ಲೀ ಚಾಲಿಕೆ 
ಕೊಯಿಕೀರೆ, ಸಿಪಾರೆ? * (ಓಷಧಿ ೫೬). ಈುಯಿಕೀರೆ: ಮತ್ತುಳಿದ 
ತುಪ್ಪೋಗರಕ್ಕೆ ನಜುವಳು ಚಕ್ಕವತ್ತ ಕುಯಿಕೀರೆ ಕೆಂನಿನ ಹಜರಿವೆ 
ಯಾದಿಯಾಗಿ ( ಸೂಪಶಾ. ೩-೧೮). ಕೊಯಿಗೀರೆ : “ಲಘುಪತ್ರಾ-- 
ಕೊಯಿಗೀರೆ ? (ಓಷಧಿ. ೧೪೨). [] 
ಕೊಯಿಗೀರೆ “ಕೊಯಿಕೀರೆ' ನೋ. 
ಕೊಯಿಗುಣಕಿ "ಕೊಯ್ದು ಆ ನೋ. 
ಕೊಯಿತ "ಕೊಯ್ತ' ನೋ. 
ಳೊಯಿಲ್‌ "ಕೊಯ್ಲು ' ಕೋ. 
ಕೊಯಿಲಾಳಿ "ಕೊಯ್ಲಾಳಿ? ನೋ, 


ಕೊಯಿಲಾಳಕು 


ಕೊಯಿಲಾಳು, ಕುಯಿಲಾಳು (ನಾ). - ಕೊಯ್ಲಾಳಿ : ಕೊಯಿಲಾಳು 
ಗಳು ಬಿಟ್ಟಿ ಧಂರ್ಮ್ಮ ಹೇಜಕಿಂಗೆ ವೀಸ (ಸೌಇಇ. 2೧೬, ೨೪-೨೨ 
ಅಡಿಟ; 1634). ಕುಯಿಲಾಳು: ಈ ಗದ್ದೆಯಲ್ಲಿ ಹನ್ನೆರಡು 
ಕುಯಿಲಾಳುಗಳು ದುಡಿಯುತ್ತಿದ್ದಾರೆ (ರೂಢಿ). 

[ಕೊಯಿಲು (4 ಕೊಯ್ಲು) + ಆಳ್ಯು (೮ ಆಳ್ಕ್‌)) 

'ಕೊಯಿಲಿ "ಕೊಯ್ದು? ನೋ. 

ಹೊಯಿಲು "ಕೊಯ್ಲು? ನೋ. 

ಕೊಯಿಲೆ, (ನಾ). ಕೊಯ್ಯುವ ಆಯುಧ : ಜಗವೆಲ್ಲ ಕಾಂಬ ಕಣ್ಣು 
ತನ್ನ ಕೊಂಬ ಕೊಯಿಲೆ (ಪಾಕಾಂ. ಲಿಗೆ7ಯ ಕಾಣಲಿ ಯದು 


(ಬಸವ. ೧೨೩) ; .ಇರ್ವಲದೊಳಗಿಅಕಿದಾಡಿ ಮಡಿದರಂದು ಕೊರ್ನಿದ|10 


ಕೊಯಿಲೆ ರಾವುತರು (ಕುರಾಸಾಂ. ೧೨-೯೭). 
ಕೊಯಿಲೈ «ಕೊಯ್ಲೆ' ನೋ. 
ಕೊಯಿಲೆಮಿಂಡ "ಕೊಯ್ಲೆ ವಿಂಡ ' ನೋ. 
ಸೊಯಿಲ್ವಸದಿ (ನಾ). ಒಂದು ಬಸದಿಯ ಹೆಸರು (?): ದುಗ್ಗಮಾರ 


[ಆ ಕೊಯ್ದು] 


ಕೊಯುಲ್ವಸದೆಗೆ ಅಜುಗಣ್ಣಗ ಬೈೆವೆ ಮಣ್ಯೊಟ್ಟರ್‌ (ಮೈಆರಿ. ೧೯೩೨, | 18 


೫೮-೨ ; 675). 

ಕೊಯಿಸು "ಕೊಯ್ಸು' ನೋ. 

ಕೊಯ್ಯ್ಯ (ನಾ). ಒಂದು ಬಗೆಯ ಪಕ್ಷಿ: ಭೇರುಂಡೆಂ.ಪೊಅಸು ಶಾಗೆ 
ಗಂಬೊಂದುರಿಗಂ ಕಾಜಿ ಕಿಲುವೀಳೆ 'ಕೊಯ್ಯಂ ಕೀರಂಜಂ ಹರಣೆ 
ಸುರಗಿಗಿಡಿ ಪೆರ್ಗಿಡುಗಂ (ಕಾವ್ಶಸಾ. ೧೦೪೩ ಶೂದ್ರಕ). 11] 

ಕೊಯ್ಯು, ಕೊಯಿಕ (ನಾ). ೧. ಕೊಯ್ಯುವವನು; `ಕತ್ತರಿಸು 
ವವನು. "ಎಡೆಗೊಯ್ಯು?, "ಕೊರಳುಗೊಯ್ಯ'' ಪರಾ. ಕೊಯಿಳಕ. 
"ಎದೆಗೊಯಿಕ' ಪರಾ. (ಕೊಯ. -ಕ್ಕ) 

ಕೊಯ್ಯ್ಯ "ಕುಯಕ' ನೋ. 

ಕೊಯ್ಯತನ, ಕೊಯಿಕತನ (ನಾ). ಮೋಸ; ವಂಚನೆ; ಕುಹಕತನ: 
ಮೂಕೊಜಕಿಯರೈ ರಕ್ಕಸರು. ನಿಮಗೇಕೆಲವೊ ರಣವಕಟ ಕಂದೆಯ 
ಕೊಯ್ಯತನವನು ಕಾಣುಶಂಗೈಸುವರೆ ಸಂಗರಳೆ:(ತೊ ರರಾ:-೬-೩೮-೬). 
ಕೊಯಿಕತನ. "ಎದೆಗೊಯಿಕತನ' ಪರಾ. 

[ಕೊಯ್ಯ್ಯ (ಆ ಕುಯಳ) *.-ಕನ] 

ಕೊಯ್ಯಿ: (ನಾ).. (ಮೂಗು, ಕಿವಿ ಮೊದಲಾದುದನ್ನು) ಕೊಯಿಸಿ 

ಕೊಂಡವಳು, ಕತ್ತರಿಸಲ್ಪಟ್ಟವಳು. "ಕಿವಿಗೊಯ್ಯಿ' ಪರಾ. 
[ಕೊಯ್ಯ್ಯ * -ಣ್ಯಿ) 

ಕೊಯ್ಕೆ (ನಾ). ಕೊಯ್ಯುವವಳು; -ಕತ್ತರಿಸುವವಳು. "ಗಂಟು 
ಗೊಯ್ಯೆ',."ಗೋಣುಗೊಯ್ಯೆ' ಪರಾ. [ಕೆಯ್ಯ + -ಎ್ಮ] 

ಕೊಯ್ಕೊರಳು "ಕೊಯ್ಲೊರಳು' ನೋ. 

ಕೊಯ್ದತ್ತಿ (ನಾ). ೧. ಕೊಯ್ಯುವ ಕತ್ತಿ: `ನೈಪತಿ ಕಟ್ಟಾಸುರದ 
ಕೊಯ್ಮಾಅರಂ ಕರೆಸಿ ತೆಗೆಸಿದಂ ಮಸೆವ ಕೊಯ್ದತ್ತಿ ಗಳನು (ಜೈ ಮಿಭಾ. 
3೬-೫೧). ೨. ಈಳಿಗೆ: “ತಲಿಗೆ ಕೊಯ್ದತ್ತಿಯಕ್ಕು ಬುಧರಿಂ” 
(ಕವಿಕಂ.. 3೦೮). [ಕೊಯ -. ಕತ್ತಿ) ' 

ಕೊಯ್ಸಾಅ (ನಾ). ಕೊಯ್ಯುವವನು; ಕೊಯ್ಯುವ ಕೆಲಸ ಮಾಡು 
ವವನು: ನೃಪತಿ ಕಟ್ಟಾಸುರದ -ಕೊಯ್ಧಾಅರಂ ಕರೆಸಿ ಕೆಗೆಸಿದಂ 
ಮಸೆದ ಕೊಯ್ದತ್ತಿಗಳನು (ಜೈಮಿಭಾ. ೨೬-೫೧). 

(ಕೊಯ್‌ 4 -ಕಾಜ] 

ಕೊಯ್ಲುರಿ "ಕೊಯ್ಸು ಅ? ನೋ. 

ಕೊಯ್ದು ಲಿ, ಕುಯ್ಗುರಿ, ಕುಯ್ಗು ಅ, ಕೊಯಿಗುಲಾ, ಕೊಯ್ಸುರಿ 
(ನಾ). ೧. ಕೊಯ್ದಲೆಂದು ತಂದ ಕುರಿ; ಬಲಿಕೊಡುವ ಕೊರಿ. 


[ಕೊಯಿಲ್‌? ೬ ಬಸದಿ] 


೨೧೯೦ 


ಕೊಯ್ದಾಳು 


ಪ. (ಆಲಂ) ಮೂಢ; ತಿಳಿಗೇಡಿ: ಕೊಯ್ಮುಟಃಗಳಿರ ಕೇಳಿ ಶಂಕರನ 
ಪರಮೈಶ್ವರ್ಯದುನ್ನಶಿಯ (ಕೊಟ್ಟೂಬ. ೩-೪೦). ಕುಯ್ಲುರಿ: 
೧. ಕುಯ್ಗುರಿಯನೆಂಶಂತೆ ಸಾವು ಬದುಕಿನ ನಡುವೆ ಕರುಣೆ ಗರಗೆಸದಿಂದೆ 
ಸೀಳುವರು ಬೆಲೆಗೆ (ಕೋಗಿಲೆ. ೧೫-೧೫). ಕುಯ್ದು ಲಕ 2 
5 ೧. ತನ್ನ ಸೇನೆಯನು ಪರಬಲಕೆ ಕುಯ್ಲುಜಿಮಾಡಿ ನಾಡುಬೀಡಂ ಕೆಡಸಿ 
ಕೊಂಡನಲ್ಲಾ ನಮ್ಮ ನೃಪತಿ (ಸಮ್ಯಳಾ. ೮-೫೪). ಕೊಯಿಗುಬಿಕಿ : 
೧. ವಾಡಬಂ ಪೊರೆವ ಕೊಯಿಗುಜಯೊ . . . ಪೇಳೆನೆ ಮೆಬಕಿದುದರರೆ 
ಬಹುಬಂಧು ಭೂಪರಿವೃತ ಮಾದ ಸಿಂಧು (ಜೇರಮ. ೧-೨೬). 
ಕೊಯ್ಸುರಿ : ೧. ಕೊಯ್ಗುರಿಯ ಹಿಂಡಂತೆ ನಡೆದರು ನೈೊಗೊಡು 
ತಲೇ (ದೇವೀಪ್ರ. ೬೨). (ಕೊಯ್‌ 4+ ಕುಣ] 
ಕೊಯ್ಲೊರಳು, ಕೊಯ್ಯೊರಳು (ನಾ). ಕೊಯ್ದ ಕೊರಳು; 
ಕತ್ತರಿಸಿದ ಕತ್ತು: ಸೂಕಿ: ಕೊಯ್ದೊ[ಪಾಕಾಂ. ಯ್ಯೊ]ರಳುಗಳು 
ಮುಂಡದ ಮೂಕಿನಲಿ ನೆಗೆದೊಗುವ ನೆತ್ತರು ನಾಕವನು ನಾದಿದುಡೆನಲು 
ಸವಟುದನು ಪರಬಲವ (ಕುವ್ಕಾಬ್ರೋ. ೬-೪೪). ಕೊಯ್ಕೊರಳು : 
ಮೇಲಿನ ಪ್ರಯೋಗದ ಪಾಠಾಂಶರವನ್ನು ಕೋಡಿ. 
[ಕೊಯತ್‌ + ಕೊರಳು (ಆ ಕೊರಲ್‌)] 
ಕೊಯ್ತು, ಕೊಯತ, ಕೊಯಿತ (ನಾ). ೧. ಕೊಯ್ಯುವಿಕೆ ; 
ಕತ್ತರಿಸುವಿಕೆ; ಕಟಾವು; ಕೊಯ್ಲು : ಬಳ್ಳಿಗಳು... ೧೮ ತಿಂಗಳು 
ಗಳಲ್ಲಿ ಕೊಯ್ತಕ್ಕೆ. ಬರುತ್ತವೆ (ಮುಂಬಯಿ. ೫-೨೧೮). ೨. ಕೊಯ್ಯುವ 
ಸಾಧನ; ಕತ್ತಿ: ಕಟುಕನೊಬ್ಬ ಕೊಯ್ತವನ್ನು ಹದೆನವಾಗಿ 
ಮಸೆಯುತ್ತಿದ್ದ (ಕನನೆ. 9). ಕೊಯತ : ೨. ಮಲ್ಲನು ಕೊಯತ, 
ಹಗ್ಗ -ಹೆಗಳಿಗೆ ಹೇರಿಕೊಂಡು ಮುಳ್ಳು ಬಡಿಯಲು ಹೊರಟನು 
(ವಾಸನಾ. ೬೨). ಕೊಯಿತೆ: (8). (ಕೊಯ್‌ + -ತ್ಯ] 
ಕೊಯ್ತರ್‌ (ಕ್ರಿ). ಕೊಯ್ದು ತರು; ಕತ್ತರಿಸಿ ತರು: ಬಿಲ್ವ 
ಪತ್ರೆಯನಾಗ ಕೊಯ್ದಂದು (ಬಸಪ. ೧೮-೩೦); ಇಳೆ ಹೊರದಂತು 
ದೆಯಿಸಿದ ಡೇಹಿಗಳ ಬಳ್ತೆಳೆಗೊಯ್ತಂದು ಕೃತಾಂತ ತಳುವದೊಕ್ಕುವ 
ಕಳನಂತೆ . , . ಒದ್ರಿತಾ ರುದ್ರಭೂಮಿ (ಶ್ರೀಪಾಲ. ೪-೯). 
[ಕೊಯಕ್‌ + ತರ್‌) 
ಕೊಯ್ತುಲೆ "ಕೊಯ್ದಲೆ? ನೋ. 
ಕೊಯ್ತಿನ್‌ (ಕ್ರಿ). ಕೊಯ್ದುಕೊಂಡು ತಿನ್ನು; ಕತ್ತರಿಸಿ ತಿನ್ನು: 
.. ಕನ್ನೆದೆಯಡಗನೆ ಕೊಯ್ತಿ ೦ಬ ದೇವರ್ಕಳಟ್ಟುಳಿಯಿಂದೆ ಸಾವುದೆ 
ಸುಖವೆಂದು (ಮೋಹಶ. ೧೮-೧೦೬). [ಕೊಯ + ನ್ಮ] 
-ಕೊಯ್ತೆ (ನಾ). ಇ.ಕೊಯ್ಯ. "ಕೊಯ್ತೆ ಮೋಗು? ಪರಾ. 
[ಕೊಯ್‌ + -ತ್ಮೆ) 
ಕೊಯ್ತೆವೋಗು ಕ್ರಿ). ಕೊಯ್ದಕ್ಕೆ ಈಡಾಗು; ಕತ್ತರಿಸಿಹೋಗು: 
ಕಿಆಿದೊಡೆ ಕೊಯ್ತೆವೋಗೆ ಕಡೆವಾಯಕ್‌ ಕಡಿವೋಗೆ ಕೊರೆಲ್‌ 
'`ಬಳೆವೋಗೆ ಮನೋಜನ ಮುಳ್ಳುವೋಗೆ (ಲೀಲಾವ. ೬-೧೫). 
[ಕೊಡ್ತೆ * ಪೋಗು,] 
ಕೊಂ್ದಿಲೆ, ಕೊಯ್ದರೆ” (ನಾ). ಕತ್ತರಿಸಿದ ತಲೆ; ಕೊಯ್ದು 
ಬೇರ್ಪಡಿಸಿಡ ರುಂಡ: ನೀಗಿದರಸುವ ನಸೆಮಸೆಗಕ್ಕುಡಿಸಿದವರು 
ಬಿದಿರಿದರು ಕೊಯ್ದಲೆಗಳನು (ಕುವ್ಮಾದ್ರೋ. ೧೭-೨೧). ಕೊಯ್ತಲೆ: 
ಕೊಯ್ದಲೆಯಧಮಾ ನೀಚಾ ಸ್ವಾಮಿಯನಿಂತೆಂಬಾ (ವಡ್ಡಾರಾ. ೬-೨೧). 
[ಕೊಯ್‌ + ತಲೈ) 
ಕೊಯ್ನಾಳು (ನಾ). (?): ಕಣ್ಣು ಯಾ ಮೇಗೆ ಪಡೆಗೆಯ್ದಾ 
ಳೊಯ್ದಾಳು ಕಾದು... , ಬಲಮೇಗೆ ಎಲ್ಬನ್ನವು (ಎಕ. x (5), 
ಬಾಗೆಪ. ಕ೬-೫ ; 820). (2) 


23 


43 


ಸೊ ಯ್ಮಾಳಿ 


ಕೊಯ್ಮಾಳಿ (ನಾ). ೬ ಕೊಯ್ಯಾಳ್‌ (?) : ಗಾತ್ರದಲೊನ್ನು ಪೇಜಂ 
ಕೊಯ್ಮಾಳಿ ಬೋಜಂಗ'-ಸಹಿತಮಾಗಿ (ಬೊಂಕಶಾ. ೧೯೩೩, ಹಾವೇರಿ. 
೧೨೨-೨೬ | 936). (2) 

ಕೊಯ್ಯ (ನಾ). ಒಂದು ವಂಶದ ಹೆಸರು: ಕೊಯ್ಯರ ಅಜಯಪಾಬ್ಲ 
ಗೊರವ ಕೊಳಸೂಡಿದ ಕದವು ಪರಿ ವಲ್ಲಿ ಮುನ್ಹಾಗಿ ಬನ್ನು 
(ಎಕ. 1%, ಹೊಸಕೋ. ೧೧೦-೨ , 900). (2) 

ಕೊಯ್ಯಂಗೊಟ್ಟ (ನಾ). ಒಂದು ಬಗೆಯ ಆಟಿ: ಮನೆಗಳಲ್ಲಿ ಚೌಳ 
ಬಾರ, ಕೊಯ್ಕಂಗೊಟ್ಟ, ಹುಲಿಕುರಿ ಅಟ, ಚತುರಂಗ ಇತ್ಯಾದಿಗಳಿಂದ 
ಕಾಲಕ್ಷೇಪ ಮಾಡುತ್ತಿದ್ದರು (ಭಾರದ. ೧೩). [?) 

ಕೊಯ್ಯಕೊಯುನಾಡು "ಕೊಯ್ಯಕೊಟ್‌ನಾಡು? ನೋ. 

ಕೊಯ್ಯಕೊಲ್‌ನಾಡು, ಕೊಯ್ಯಕೊಲುನಾಡು (ನಾ). ಒಂದು 
ಸೀಮೆಯ ಹೆಸರು: ರಾಜೇಂದ್ಚ್ರ ಚೋಟ ಪೊಂಪಲ ಮೊರಾಯರ 
ಕೊಯ್ಕಕೊಆಕಿನಾಡ ಮಿಣ್ಣುಗಬ್ಲಲ್‌ ಪಬ್ಲವ ಕಚ್ಚೆನ್ಹು ಹೊಸಕೆಣಕೆಯ 
ಕಟ್ಟಿಸಿ (ಎಕ ೫,ಚಿಂತಾಮ.೩೦-೯; 1047). ಕೊಯ್ಯೊಕೊಯನಾಡು ಭಿ 
ಮಹಾರಾಜವಾಡಿ * ೫ ಜು ಸಾಸಿರದ ಬಳಿಂ ಕೊಯ್ಯಕೊಜುನಾಡು 
ಮುನ್ನೂಅ ೫ ೬ ಕೊಜಕೆ ಗಾವುಣ್ಣ (ಎಕ. ೫, ಶಿಡ್ಲಘ. ೬೩-೬; 1053). 

[ಕೊಯ್ಮಕೆೊಂಸಿ? + ನಾಡು] 

ಕೊಯ್ಕ್ಯಲ್‌ "ಕೊಯ್ಲು? ನೋ. 

ಕೊಯ್ಯಾಳ್‌ (ನಾ). ಕೊಯ್ಯುವ ಆಳು; ಇರಿಯುವ ಆಳು; 
ಯೋಧ: ಪರಮೇಷ್ಕಿಪ್ರಖ್ಯವಿಪ್ರತತಿಗಳಿಸಿಳಾಪ್ರಖ್ಯ ಶೂದ್ರಾಳಿಯಿಂ 
ಖೇಚರ ಕಾನ್ತಪ್ರಖ್ಯರಪ್ಪಾ ವಣಿಜರಿನಿನಜಪ್ರಖ್ಶ ಕೊಯ್ಯಾಳ್ಗಳಿಂ 4 
ಆರಸಿಯಳೆಜಕೆ ಭೂಭಾಗೆದೊಳ್‌ ಶೋಭಿಸಿರ್ಕುಂ (ಮಿ ಆರಿ.: ೧೯೨೮, 
೧೦-೪೪; 1159), [ಕೊಯ್‌ + ಆಳ್‌) 

ಕೊೊಯ್ಯಿಸು "ಕೊಯ್ಸು' ನೋ. 

ಕೊಯ್ಯು "ಕೊಯ್‌? ನೋ. 

ಕೊಯನ್ಯಕೊರೆ (ಕ್ರಿ). ಕೊಯ್ದು ಕತ್ತರಿಸು; ಕಟಾವು ಮಾಡು: 
ಕೊಯ್ಕುಕೊರೆ ಯುವ ಸುಗ್ಗಿ ದಿವಸದೊಳಗೆ ತುಸು ಹೆಚ್ಚು ಕೂಲಿ 
ಸಿಗುತ್ತದೆ (ಮುಂಬಯಿ. ೫-೧೭೫). 

[ಕೊಯ್ಕು (೮ ಕೊಯ್‌) + ಕೊರೆ (ಆ ಕೊಜಕ್ಕಿ)) 

ಕೊಯ್ಯುರುಳೆ (ನಾ). ಕತ್ತರಿಸುವ ಸಾಧನ; ಕತ್ತರಿ: “ತಗಡನ್ನು 
ಪಟ್ಟಿಗಳಾಗಿ ಕೊಯ್ಯುವ "ಸಲಕರಣೆ; ಸೀಳುರುಳೆ, ಕೊಯನ್ಮುರುಳೆ * 
(slitting Rollers. ಇಂಕನಿ). 

[ಕೊಯರ್‌ + ಉರುಳೆ (ಆ ಉರುಳ್ಳಿ)] 

ಕೊಯ್ಲಾಳಿ, ಕೊಯಲಾಳಿ, ಕೊಯಿಲಾಳಿ (ನಾ). ಅಡಕೆ ಎಲೆ 
ಮೊದಲಾದುವನ್ನು ಕೊಯ್ಯುವವನು : ಕೊಯ್ಲಾಳಿಗಳದರಿಸಿನದ 
ಪಾಗಂ ದೇವಗೊಳಗಂ ವೊನ್ನು (ಸಾಇಇ. IX-i, ೧೦೭-೧೮; 1030); 
ಕೊಯ್ಲಾಳಿಗಳ್‌ ತಮ್ಮ ದರ್ಶನಮಂ ಬಿಟ್ಟರ್‌ ಪೊಸ ಕೊಯ್ಲೂಳಿಗೆ 
ಪಣವಯ್ದುದರ್ಶನಂ (ಎಇ. XVI, ೬೩೩೧-೨೨; 1077); ಹೊಸಬರಪ್ಪ 
ಕೊಯ್ಲಾಳಿಗಳು `ಬಸ್ಹೀ(ಯೂರೊಳ್‌ ಕೊಯ್ವರಪ್ಪೊಡೆ ದೇವರ್ಗೆ 


ದರಿಸಿನಮನೆರಡು ಪಣಮಂ ಕೊಟ್ಟು ಕೊಯ್ತರ್‌ (ಸೌಇಇ. 1-1, | 


೧೮೧-೨೧; 1094). ಕೊಯಲಾಳಿ : ಅಜುನತ್ತೊಕ್ಕಲು ಕೊಟ್ಟ ತಾಜುನ 
ಕಂಡೆಗೆಯೆಲೆ ಕೊಯಲಾಳಿ ಕೊಯ್ದು 'ಕುಡುವರು ಜೆಲೆಯ 'ಚೊಜಗರರಿ 
[ದೊ]ಡುವರು (ಕಣ. 1; ೩೦-೪೮; 1777). ಕೊಯಿಲಾಳಿ; 
ಕೊಯಿಲಾಳಿ ಕೊಯ್ದು ಕುಡುವರ್‌ ಯೆಲೆಯ ಬೊಜಗರರಿದು 
ಕುಡುವರ್‌ (ಮುಂಬರಾ. 2011, ೧೫-೪೮ ; 1223), 


[ಕೊಯ್ದು + -ಅಳ್ಳಿ] 


ಪಗ 


45 


ಕೊಯ್ಲೆ 


ಕೊಯ್ಲು, ಕುಯಲು, ಕುಯಿಲು, ಕುಯ್ಯಲ್‌, ಕುಯ್ಸು, 
ಕೊಯಲು, ಕೊಯಿಲ್‌, ಕೊಯಿಲ, ಕೊಯಿಲು, ಕೊಯ್ಯಲ್‌ 
(ನಾ). ೧. (ಬೆಳೆಯನ್ನು) ಕೊಯ್ಯುವಿಕೆ; ಕಟಾವು: “ಲೂನಂ 
ಕೊಯ್ಲು? (ಮಂಗರಾ. ೧೯-೨); ಪನ್ನೆರಡು ತೋಂಟಕ್ಕೆ ಕೊಯ್ಲೊಳ್‌ 
ಪೊಂಗೆ ಪತ್ತು ಏಸವನುಣ್ಬರ್‌' (ಸೌಇಇ, ೫1-5, ೪೭-೧೮; 995); 
ಊರೊಳೆಸಿತು ಶೋಂಟವೊಳವನಿತಜಕೊಳಂ ಕೊಯ್ಲೊಳೆಲ್ಲಂ ನನ್ಮಾದೀವಿ 
ಗೆಗೆ ಬಿಟ್ಟಿ ಒಗಸ ಹಾಗ ೧ (ಸೌಇಇ.20(-1,೧೫೨-೩೯; 1103); ಕೆಯ್ಯಂತೆ 
ಕೆಯ್ಯುಟುಮೆಯಂತೆ , , . ಬಿತ್ತಣದಂತೆ ಸಸಿಯಂತೆ ಪೊಡೆಯಂತೆ 
ಪಾಲ್ಗೆನೆಯಂತೆ ಕೊಯ್ಲಾದಂಕೆ ಸೂಡಿನಂಕೆ (ಧರ್ಮಾಮೃ. ೧೨-೨೪) ; 
ದೊಶಾರಿಸುವ ನಾಲಗೆಯ ಕೊಯ್ಲಿಗೆ (ಪಾಕಾಂ. ಶೂಲಿಗೆ) ಶಸ್ತ್ರವಿನೆ 
ಯೆನುತ (ಕುವ್ಯಾಶ: ೪-೧೦); ಕೊಯ್ಲಿನ ಕಾಲಕ್ಕೆ .* ಉದುರಿದ 
ಕೊರಳನ್ನು ಬುಟ್ಟಿಯಲ್ಲಿ ಆರಿಸಿಕೊಂಡು ಬಂದುದೂ ಇದೆ 
(ಬಾಳಿಗಿ. ೨೫); ಕೆಲವು ಜಾತಿಗಳು ಮೂರು ತಿಂಗಳಿಗೇ ಕೊಯ್ಲಿಗೆ 
ಬರುತ್ತವೆ (ವ್ಯವಮ. ೪6). ೨. ಕೊಯ್ದ ಗಾಯ: ಹೆಗಲ ಕೊಯ್ಲಿನ 
ತಗ್ಗಿಸಲಿ ಸೈನೆಗೆದ ರೋಮದ ಪಿಕ್ರಮಾಗ್ನಿಯ ತಗಹು (ಕುವ್ಯಾದ್ರೋ. 
೬-೬೨). ಕುಯಲು. "ಕುಯಲುಗಾರ' ಪರಾ. ಕುಯಿಲು: 
೧. ದುಡಿದಸ್ಬದೆ ಬಲ, ಪಡೆದಪ್ಪಿದೆ ಫಲ, ಪಯೆರಿಗೆ ತಕ್ಕಪ್ಪಿದೆ ಕುಯಿಲು 
(ಅರಳು. ೪೯೨). ೩. ಒಂದು ಮರೆದ ತುಂಡಿನಲ್ಲಿ ತೋಡಿರುವ 
ಕುಳಿಯಲ್ಲಿ ಸರಿಯಾಗಿ ಕೂರಿಸಲಾಗುವಂತೆ ಅಳವಡಿಸಿದ 
ತುದಿಯುಳ್ಳ ಮತ್ತೊಂದು ಮರದ ತುಂಡು; ಕೂರು; ಕೂಲು: 
(ಕ). ೪. ಹೆರಿಗೆಯಾದ ಹತ್ತನೆಯ ದಿವಸ ಕೂಸಿನ ಹುರಿ 
ಕೊಯ್ದ ಕತ್ತಿಯನ್ನು ಪೂಜೆಮಾಡುವ ಶಾಸ್ತ್ರ: ಎಂದು ಪೆತ್ತಪೆನೊ 
ನೋಡುವೆನೊ 'ವಪಿತೆಯರು ನೆಕೆದುಯರಿಸಿನ ಪೂಸಿ ನೀರೆರೆದು ವಿನಯದಿಂ 
ಳುಯುಲ : ಫೊಗಿಸುವರೊ (ನವಮೋ. ೧೧-೪೮). ಕುಯ್ಯೆಲ್‌ : 
೪. ಗಂಡುಗೂಸಂ ಪಡೆದು ಪೊಳ್ಳುಳಂ ಕೊಯ್ದದಂ ಪೂಳ್ವೆಡೆಯೊಳು 
ರಕ್ಷೃಕೊಪ್ಪರಿಗೆಯಂ ಕಂಡು ಮತ್ತಮಾ ಕೂಸಿಂಗೆ ಕಂಯ್ಶಲಿನಗಳ್ತಲ್ಲಿ 
ಯೊಂದು ಕಡವರಮಂ: ಕಂಡು (ಪಣ್ಯಾಸ್ರ. ೧೨-೧೩ ವ). ಕುಯ್ಲು : 
"ಕುಯ್ಲುಗಾರ' ಪರಾ. ಕೊಯಲು:. ೧. ಆಣುಗರ 
ನೆನೆಯಿಸಿ ಕರುಳನ್‌ ಕೊರೆವರ್ಯ! ಬೇಡ, ಬೇಡ, ಎಣಿ 
ಏಕಿಂತಿರಿವಎರ್ಯ. ಕೊಯಲಾದರ್‌ (ಪಾರಸಿ. ೩೮-೩). ೫. ಕುತ್ತಿಗೆ 
ಕೊಯ್ಯತನ : ಬೇರೆ ಏನೋ ಹುಚ್ಚಿರ ಬೇಕು ಇಲ್ಲ. ಬಸವನದೇನೋ 
ಕೊಯಲು (ಚಕರಾ. ೨೦೧). ಕೊಯಿಲ್‌ : ೧. *ಪಲ- ಲವನಪವ 
ನಯೋಃ, ಕೊಯಿಲೊಳಂ, ಹಾರಿಕೆಯೊಳಂ: , .. ಪಲಾಯನಂ ೫ 
ಕೊಯಿಲುಂ, ಹಾರಿಕೆಯು 0೫ (ಕಾಶಕೃ. ೨೮೪). ಕೊಯಿಲಿ: 
೧. ಆ ಹೊಲದ ಸದಿಯನ್ನು ಕಾಡ ಕುರುಳನ್ನು ಕೊಯಿಲಿಯನ್ನನ್ನ 
. * 1 ಕೊಯಿಸಿ (ಕೃಷಿಪ್ರ. ೪೫). ಕೊಯಿಲು: ೧, ಎಳದೋಟ್ಟೊದಕೆ 
ಪಡಿದ ಬಟಃಕೆ ಎರಡು ಕೊಯಿಲು ಪರಿಯಾರಂ ಗೊಟೋರ್‌ 
(ಸೌೌಇಇ.2(1-4, ೧೨-೨೦; 668); ನೋಡುವವರಿಗೆ ದೊಡ್ಡಜೈಲು; ಮಾಡು 
ನವರಿಗೊ ಬರಲಿರುವ ಸೊಗಕೆ ಸುಗ್ಗಿ ಕೊಯಿಲು (ಕೋಗಿಲೆ. ೧-೨೧). 
೬. ಕೂಳೆ; ಕೋಲಿ. ಕೊಯ್ಯಲ್‌. "ಕಡುಗೊಯ್ಯಲ್‌' ಪರಾ. 

[ಕೊಯ + -ಆಲು (ಆ -ಅಆಲ್ಫ್‌)) 

ಕೊಯ್ಲೆ, ಕೊಯಿಲ್ಕೆ (ನಾ). ಶೃಂಗಾರ ಚೀಷ್ಟೆ; ಒಯ್ಯಾರ; 
ಬೆಡಗು (?): ಕೆಲಬಲದವರ ಕೆಣಕುತ ಕೊಯ್ಲೊ [ಪಾಂಾಂ. ಕೊಲೆ] 
ಗಳೊಳು ಕೆಲೆವುಕ ಮೊಲೆಯ ಮೇಲುದನು ತೊಲಗಿಸುತೊಯ್ಯನೆ 
ನಡೆದುದು ನಲವಿಂದ ಕಲಹಟಯರು ದಂಡಿನೊಳಗೆ(ಕುರಾಸಾಂ. ೪೧-೬೦). 
*ೊಯಿಲ್ಯೆ.."ಕೊಯಿಲೆಮಿಂಡ' ಪರಾ. (2) 


ಕೊಯ್ಲೆ ವಿಂಡ 


ಕೊಯ್ಲೆವಿಂಡ, ಕೊಯಿಲೆಮಿಂಡ (ನಾ). ಬೆಡಗಿನ ಮಿಂಡ (9): 
ಪುದಿದ ಚತುರಂಗದತ್ತ ಚದುರಂ ಪೊದೆಯಿಸುತೆ ಕೊಯ್ಲೆ 
(ಪಾಠಾಂ. ಯೈ]ವಿಂಡರಂ ಪಣಿದದಿಂ ಮಣಿಯಿಸುತ್ತೆ ... ಬಿನದಿಸು 
ತ್ರೆಸೆದುವಬಲಾಜನಂ (ಪದ್ಮರಾ. ೮-೮೮). ಕೊಯಿಲೆವಿನಂಡ: ಕೇಸು 
ಮಾಡಿದೆ ಕೊಯಿಲೆಮಿಂಡರ ರತಿಸುಖಳಾಸೆಮಾಡಡೆ ಮನಹೆೊಳಗೆ 
(ಕುಕಾಸಾಂ. ೩೧-೨೪); “ತುಂಟಿ ವಿಟಿಪುರುಷ” (ಪ್ರಭಣ್ಣ)- 

[ಕೊಯ್ಲೆ 4- ಮಿಂಡ] 

ಕೊಯ್ದು (ನಾ). ಕೊಯ್ತ ; ಕಡಿತ (?):: ಅಡಸುವ ಕುತ್ತವೊತ್ತರಿಪ 
ಮಿತ್ತು ಕಡಂಗುವ ಮಾರಿ ಕೊಯ್ವಿನಿಂ ತೊಡರ್ವ. ವಿರೋಧಿ ಪಾಯ್ವ 
ಫುಲಿ ಪೊಯ್ವ ಸಿಡಿಲ್‌ . . . ಈಡೆಗೆಣ್ಣುವುದೆಂದೊಡೆ ತೇರಿದಾಳದೀ 
ಕಡುಗಲಿ ಗೊಂಕ ಭೂ ಪತಿಯ ಭವ್ಯತೆ ಕೇವಳಮೇ ನಿರೀಕ್ಷಿಸಲ್‌ 
(ae. 21೪, ೧೫ ; 1123 ; ಶಾಸಮಂ. ೩೩೯). [ಕೊಯ್‌ *--ವು] 

ಕೊಯ್ಲು, ಕುಯಿಸು, ಕುಯ್ಯಿಸು, ಕೊಯಿಸ್ರೆ, ಕೊಯ್ಯಿಸು (ಕ್ರಿ). 
ಕೊಹಯ್ಯುವಂತೆಮಾಡು; ಕತ್ತರಿಸು; ಕಟಾವುಮಾಡಿಸು : ನಿನ್ನ 
ವಧುಗಳ ತುಜುಬ ಕೊಯ್ಬ್ಸುವೆನವರ ತೊತ್ತಿರ ಮಾಡುನೆನು ತನಗೆ 
(ಕುವ್ಮಾಅ. ೫-೨೨) ; ಕೆಳದಿಯರ ಕೈಯಿಂಡೆ ಕೊಯ್ದಿದಳುಳಿದೆ ಕೌರವ 
ನನುಜವರ್ಗದ ಬಲುಹುರಿಯ ನೇಣುಗಳನು (ಕುವ್ಕಾ ಆ. ೨೧-೬). 
ಕುಯಿಸು : ರಾಜಸಭೆಯಲ್ಲದೆ ಮತ್ತೊಂದು ಕಡೆಯಲ್ಲಾದರೆ ನಿನ್ನ 
ನಾಲಗೆಯಂ ಕುಯಿಸಿ ಕಳುಹಿಸಿರುವೆನು (ಸೌ ಗಂಧಿ. 3೨೯೪-೧೩); 
ತಿಮ್ಮನಾಯಕನು ..: ತಮ್ಮನ ಕಿವಿಮೂಗುಗಳನ್ನು ಕುಯಿಸಿದನು 
(ಸೀತಿಚಿಂ. ೫1, ೭). ಕುಯ್ಕಿಸು: ಕುರಿಕೋಳಿ ಕುಯ್ಕಿಸಿ ತಿಂದು 
ಮಾರ್ಜಾಲನ್ಯಾಯ ಮಾಡಿ ಹೋಗುತ್ತಾರೆ. (ನನ್ನೂರು. ೬೦). 
ಕೊಯಿಸು: ಕೊಯ್‌ ಕೊಜತ್‌ ಎಂದು ಕೊಯಿಸಿದರ್‌ 
(ಘಷಾಭೂ. ೨೧೭ ಉದಾ); ಕೆರದ ಅಳತೆಗೆ ಕಾಲ ಕೊಯಿಸಿದ ಜಾಗೆ 
(ಗಾದೆ). ಕೊಯ್ಯಿಸು: ಮರ ಕೊಯ್ಮಿ ಸಬೇಕು . ರೂಢಿ). 

ಕೊಯ್ಸಿಕೊಳ್‌ ಐ ಕತ್ತರಿಸಿಕೊಳ್ಳು : ಇನ್ನುಳಿದ ಮೂಗಂಕೊಯ್ಸಿ 

ಕೊಳಲೆಂದೀಗ ಬಂದೆಯಲ (ಬಸಘು. ೫೦-೨೪,, |ಕೊಯ್‌ +-ಸು)] 

ಕೊರ; (ನಾ). ಒಂದು ಅನುಕರಣ ಶಬ್ದ; ಗಂಟರಿನಿಂದ ಹೊರಡುವ 
ಒಂದು ಬಗೆಯ ಧ್ವನಿ. 

ಕೊರ್ಕ (ನಾ). ಒಂದು ಜಾತಿಯ ಸಸ್ಯ: -ಕೊಕ... 
(ಮೈಣಗಿ. ೪೩-೮೪೭). (2) 

ಳೊರಂಗಲ (ನಾ). ಒಂದು ಜಾತಿಯ ಸಸ್ಯ: ಅವರ ಇವರ ಹಾಂಗೆ 
ನಾವು ಮಡ್ಗೆ ತೆಪ್ಪೆ, ಕಾರೆಚಳ್ಳೆ 'ಕೊರಂಗಲ ತೆಪ್ಪೆ, ಸುಡುಗಾಡ್‌ ಸುಂಟಿ 
ಕೊಂಬು,' ಅಮ್ಣು ಬರೂಕೆ ಅಂತ 'ಹಾಕೂದಿಲ್ಲ | ನಂಜನಂ. ೫೮), [9] 

ಕೊರಂಗಿ "ಕುರಂಗು' ನೋ. 

ಕೊರಂಗು, ಕೊರಗು, (ಕ್ರಿ). ೧: ಸವೆ; ಸೊರಗು; ಬಡವಾಗು; 
ನಗ ತಿರಿಪಲೊಡಂ ತ್ರಿಖಂಡ ಧರಣೀಪತಿ ಚಕ್ರದ ಭೀಷ್ಮ 
ರಶ್ಮಿಯಿಂ . .. ಯಾದವರ ಸೇನೆ ಕರಿಂಕಜಕಿಯಟ್ಟಿ ಕಾನನಂ ಕಸು 
ವವೊಲ್‌ PS (ಮಹಾನೇ ಇಚ ೨. ಕಳವಳಿಸು; 
ಪರಿತಹಿಸು; ವ್ಯಥೆಪಡು: ಅಂತಸ್ತಾಪದೆ ಕರಂ ಕೊರಂಗಿ | 
* : ೬ ರೂಪ ಶೃಂಖಲೆಯಾದೆಂ (ದಶಕು. ೭-೯೧). ಕೊರಗು: 
೧. ಕಂದದು ಕುಂದದು ಕರಗದು ಕೊರಗದು ಎನ್ನ ನಿರ್ಭಾವಾರ್ಚನೆ 
(ಆದವ. ಕೊರಗಿರ್ದಿನಿಯಳ ''ನಮರ್ದಪ್ಪಿಕೊಳುತಂ 
(ಕುಸುಮಾ. ೧೧-೧೧೪); 
ಕೂಡಿರುವ ಶತ್ರುಗಳನ್ನು ಖಂಡಿಸುತ್ತ (ಕೃವಾಕ. ೨೫). ೨. ಮಾದ್ರಿ 
ತನಗೆ ಮಕ್ಕಳಿಬ್ಲದುದರ್ಕೆ.. , . ಕರಂ-ಕೆೊರಗಿ (ಸಂಷ್ಠಭಾ. ೨-೨ ವ); 


ಲಿಂಬಾರ 


೫೧-೧೫೧) ; 


೨ರ್ಗ೯೨ 


5 


23 


30 


| 


| 4 


40 


ಳೊರಗುತಲಿರುವ ಪ್ರಾಣಗಳೊಡನೆ | 


ಕೊರಕ್ಕ 


ಬಂದಹನೆಂದು ಬಟ್ಟಿಯ ನೋಡಿ ಬಾರದಿರ್ದೊಡೆ ಕರಗಿ ಕೊರಗಿದೆನವ್ವಾ 
(ಮಹಾದೇ: Nei ಮುಂದುಗೆಟ್ಟು ಕೊರಗುವ ಸೌಂದರವತಿಯಂ 
ಕಂಡು (ಉದ್ಭಟ. ೭-೩೩ ವ); ಭಕ್ತನಿರವಂ ನೋಡಿ ಕರೆಗಿ (ಬಸರ.೪-೪೫). 
೩. ಬಾಡು; ಬತ್ತು; ಒಣಗು; ಕಂದು: *ಕೊರಗು- 
ಕಸವಿಹೀನೇ (ನಿಸ್ಸಾರವಾಗು] ? (ಶಮಧಾ) ; ವಿರಹಾನಳನಿಂ ಬೆಂದು 
ಕರಗಿ ಕೊರಗಿ (ವಡ್ಡಾರಾ: ೬೦-೧೭); ' ಸರೋಜಿನೀ ವನಮಾದಂ 
ಕೊರಗುತ್ತೆ ಮುಗಿಗುಂ (ಕವಿರಾ. ೩-೬೧) ; ಸುಯ್ಕ ಜೆಂಕೆಗಳೊಳೆ ಪೊಳ್ಳೆ 
ನಂಹೆನವನಂ ಕೊರಗಿರ್ಪವೆ (ಶಾಂತಿವು. 4); ನೆಯ್ಯ ನ 
ಕುರವಕಮೆಯ್ದೆ ಸೀದಪುದಿಡೆಂದು ಕರೆಂ ತಿಳಕಾವನೀಜಮಂ PUR 
ಮೆಂದು (ಅರ್ಧನೇ. ಉರಿಗದಿರಿಂದ ಕಿಮುಳ್ಳಿದ ತಳ್ಳರೆನೆ 
ಕೊರಗಿ (ಜಯಳಾ. ೪-೪೫). [ದೇ. ಗ ತಮಿ. ಕುರೆಣ್ಮು] 

ಕೊರಂಟು, ಕೊರಟು (ನಾ). ೧. ಒಣಗಿದ ಮರ; ಕೊರಡು: 
ಅಲ್ಲೆದನಿಲ್ಲಿದಂ ಶಿವನೆನುತ್ತೆಡೆಯಾಡಲದೇಕೆ ... ನಟ್ಟಿ ಕಲ್ಲಲ್ಲಿ ಪೊದಳ್ಡ 
ಪುತ್ತದೆಡೆಯಲ್ಲಿ ಕಳಲ್ಲ ಕೊರೆಂಟಿನಲ್ಲಿ ನೀನಲ್ಲದೆ ಮತ್ತೆ ಬೇಡಿದುದನಿತ್ತಪ 
'ರಾರ್‌ (ಕಂಕಕ. 6೬); ಕೊರಂಟಿನ ಬಿಲ್ವದಳಂಗಳಂ ಪ್ರಸೂತಿ ರಹಿತ 
ಗೋಪಯೋರಸಮನೀಯಭವಾರ್ಚನೆಗೆಂದನಾ ಚರಂ (ವೃಷವಿ. ೬-೨೩); 
ಕಟುವಿಲ್ಲದ ಪಶು ಪಾಲಂ ಕಜಕಿದುದಳುಂಬಂ ಳೊರಂಟು ಬಿಲ್ವದಳಂಗಳ್‌ 
ತುಚುಗೆ ಚಿಗುರ್ತುದು (ವೃಷವಿ. ೬-೨೪). ಹೊರಟು: ೨. ಒಣಗಿ 
ಉರುಟಾದುದು ; ಕರೆಟಾದುದು: ಕೊರಟಾದುರಿಗೇಶದೊಳಿರ್ದ 
ಪೇನ್ಸಳಂ ( ನೇಮಿಘು, ೩-೧೧೨) ; ಉರಿವ ಬೆಂಕಿಗೆ ತಂಪು ತುಪ್ಪ ತಿಲ 
ಮೊದಲಾದ ಕುಲನಂ ಹಾಕಿ, ಆನಲನಕೆಡಿಸಿಹೆನೆಂಬ ಕಲಿಕೆಯ ಮಾತಿನ 
ನೆರೆ ಬಾಲಕರ ಕಂಡು ಇವರಿಗೆ ಅರಿಕೆ, ಎನಗದು ಕೊರಟಿನಿರಿಸಿದಂತೆ 
(ಮೋಳಿಮಾ. ೫೭-೨೩೯) ; ಆ ವನವು ಆನೆಯ ಮದೋದಕದಿಂದ ಬೆಳೆದು 
ತಾಕಲಾಬದಿಂದ ಸೊಪ್ಪು ಸೊಪ್ಪಾಗಿ ಮೂತ್ರದಿಂದ ಕೊರಟಾಗಿ 
(ಸಾಹಿಸಂ. ೩೩). "ನೊಅಂಡು' ಪರಾ. 

ಕೊರಟುಬೀಳು - ಬೆಳವಣಿಗೆ ನಿಂತುಹೋಗು : (8). (?] 

ಕೊರಂಟುದಲೆ, ಕೊರಟುತಲೆ, ಕೊರಟುದಲೆ (ನಾ). ಕರಟಾದ 
ತಲೆ; ಒಣಗಿ ಜಡೆಗಟ್ಟಿ ಕೊರಡಿನಂತಾದ ತಲೆ: ಕುಳಿಗಣ್‌ ಕುರ್ಗಿದ 
ನಾಸಿಕಂ ಚೆರಳವಲ್‌ . . . ಪಿಳಿಗಿರ್ದಂಭ್ರಿತಲಂ ಕೊರಂಟುದಲೆ 
(ಮಹಾನೇ ೩-೧೫೩ - ಕೊರಟುತಲೆ : ಕೊರಟುತಲೆ ಹೊರಹಲ್ಲ: ಕೆಂಪು 
(ಕರಿಕ. ೨೦೨೨).' ಕೊರಟೂದಲೆ: ಕೊರಟುದಲೆಯ ಕೊಳೆನಾಜುವ 
ಕಬ್ಬಾಯ ಸುರುಟುಕಿವಿಯ ಸುಂಠಿವೆರಲ (ನೇಮಿಸಂ ೭-೧೦೩). 

[ಕೊರಂಟು + ತಲೆ,] 

ಕೊರಂತಿ (ನಾ). ಒಬ್ಬಾತನ ಹೆಸರು: ನಸ್ತಿಯ ಕೊರಸ್ತಿಯರಸಕೆ 

'ಮಕ್ಕಳ್ನಾಲ್ನಾಲ್ವರು' ನೆಲಡಬುದಿಸೊಳ್ಳಾ ದಿ (ಎಕ. 1%, ಹೆಗ್ಗಡ. 
೯; 930), ' [7] 

ಕರಂಜಿ (ನಾ). ಮರದ ಎಲೆಗಳಿಂದ ಮಾಡಿದ ಗೊರಗು : ನೆತ್ತಿಯ 
ಮೇಲೆ ಕೊರಂಜೆ. ಕೊಡೆಯನ್ನೇರಿಸುತ್ತಾ ಮಡದಿಗೆ ಉಸುರಿದ 
(ನಡೆದಾ. 11, ೧೧೨೬). (+ ತುಳು. ಕೊರಂಬು] 

ಕೊರಕ, (ನಾ). ೧. ಕೊಕೆಯುವವನು; ರೇಖಿಸುವವನು : ಡುಕ್ಕಿ 
ಕೊರಕ, ಚಿತ್ರಕೆ (stippler, ಇಂಕನಿ). ೨. ಕೊರೆಯುವ ಸಾಧನ 
ಮೇವುಕೊರಕವನ್ನು ತೆಗೆದುಕೊಂಡು ಮೇವು ಕೊರೆಯ ಹತ್ತಿದನು 
(ಬಾಬಲ. ೭೭). [೮ ಕೊಜ್‌, + -ಕ್ಕ) 

ಕೊರಕ್ಕ (ನಾ). ಒರಟಾದದು; ಒರಟು: ದಿವ್ಯವಸನವ ಮುರುಕ 
ದಿಂದುಡುವಂಗದೊಳು ಕೊರಕದ ನಾರಿನ ಸೀರೆಯನುಡುವುದು ದೊರಕಿತೇ 
ನಿಮಗೆಂದಳುವರು (ಜ್ಞ್ಞಾನಚ. ೪೩-೪೫). [?) 


೩-೧೦೮) ; 


ಕೊರಕಂಚಿ 


ಕೊರಕೆಂಚಿ (ನಾ). ಬೇಲಿಗಳಲ್ಲಿ ಬೆಳೆಯುವ ಒಂದು ಜಾತಿಯ | 
ಹೆಂಬು, ಬಳ್ಳಿ ; ಕೊರಕಂಚಿಬಳ್ಳಿ : (ಕಿ). [?] 

ಕೊರಕಂಚೆ (ನಾ). ಕ್ರೌಂಚಪಕ್ಷಿ: (೪). [೮ ಸಂ. ಕ್ರೌಂಚ) 

ಕೊರಕಲ್‌, ಕೊರಕಲ, ಕೊರಕಲು (ನಾ). ಪ್ರವಾಹ, ಬಂಡಿಯ 
ಗಾಲಿ ಮೊದಲಾದುವುಗಳಿಂದ ಕೊರೆದು, 'ಹೆರಿಗಡಿದ ಭೂಮಿ, 
ತಗ್ಗು: *ಗುಂಡಾರ-ಕೊರಕಲ್‌* (ಕಾಶಕೃ. ೨೭). 
ಳೊರಕಲ: (8). ಕೊರಕಲು: ತೆಂಕ ನಡದು ಜೊಲಡ ಕೊರಕಲಿಗೆ 
ಮೂತಿ ತಿಟ್ಟಿನಲ್ಲಿ ಪಡುವ ಮುಖವಾಗಿ (ಎಕ. 111, ತಿರುಮ: ೬೩-5೮೪; 
1784); ಹಳ್ಳ ತಿಟ್ಟು ಕೊರ ಕಲುಗಳಿಂ ಕೂಡಿದ ಪರ್ವತಪ್ರಾಂತ 
(ಮುದ್ರಾಮಂ. ೮೭). (1) 

ಹೊರಕೆಲ "ಕೊರಕಲ್‌' ನೋ. 

ಕೊರಕಲು "ಕೊರಕಲ್‌' ನೋ. 

ಕೊರಕೆಲ್ಲು (ನಾ). ಕೊರೆಯುವ ಕಲ್ಲು; ಬಿರುಸಾದ, ನೊನೆಯಾದ, 
ಏಣುಗಳುಳ್ಳಿ ಕಲ್ಲು: (ಕ). [ಆ ಕೊಜಕ್ಕೆ * ಕಲ್ಲು (ಆ ಕಲ್ಕ್‌)] 

ಕೊರಕಾಪುಳಿ (ನಾ). ಒಂದು ಜಾತಿಯ ಗಿಡ: ಸೀಮೆ ಹುಣಸೆ, 
ಕೊರಕಾಪುಳಿ, ಕೊಟ್ಟಾ ಂಪುಳಿ (ಮೈಔಗಿ. ೬೨-೧೨೬೩). (2) 

ಕೊರಳು "ಕುಟುಂಕು'? ನೋ. 

ಕೊರಕೆ (ನಾ). ಒಂದು ಜಾತಿಯ ಸಸ್ಯ: ಕೊರಕೆ ಸೊದ್ಬಿನರಸ, 
ಬೆಲ್ಲವತ್ತದ ಸೊಪ್ಪಿನ ರಸ... ಈ ೬೨ ಬಗೆಯ ಸ್ವರಸಂಗಳಂ ಪ್ರತ್ಯೇಕ 
ಒಂದು ಮಾನವ ಹನಿಸಿ (ಸಕವೈ. ೨೧೭). [1] 

ಕೊರಕೊಂಚಿ (ನಾ). ಒಂದು ಬಗೆಯ ಪಕ್ಷಿ: *ಸುಲಿಗಾಯಿ ತಿನ್ನುವ 
ಹಳ್ಳಿ” (ಜಾನಕೋ, ೪೨). [1] 

ಕೊರಕೊರೆ (ನಾ). ಒಂದು ಪ್ರದೇಶದ ಹೆಸರು (?) : ಅನ್ಷಿಬನ್ನು 
ತಾಯೂರ ಪಡುವಣ ದೆಸೆಯ ಕೊರಕೊರೆಯ ಪಳ್ಳ (ಎಕ. 121, ಸಂಜನ. 
೧೩೯-೧೨ ; 915). [1] 

ಕೊರಕೊಳ್ಳಿ (ನಾ). ಉರಿ ಆರುತ್ತಿರುವ ಕೊಳ್ಳಿ : (9). 

[೮ ಕೊಟಕ್ಕಿ 4 ಕೊಳ್ಳಿ) 

ಕೊರಳೋಡು (ನಾ). ಒಂದು ಊರಿನ ಹೆಸರು: ಕೊರಕೋಡ 
ಕೊಣ್ಣಿನ್ನರ ಕೆಜಿ ಧಾತು ಸರ್ವ್ವಂಯಿತ್ತರ್‌ (ಎಕ. ೪೭1, ಸೊರಬ. 
೧-೪; 7977). [1] 

ಕೊರಗೆ (ನಾ). ೧. (ಕರಾ) ಹೊಲೆಯರಲ್ಲಿ ಒಂದು ಪಂಗಡ : ಮೊನ್ನೆ 
ತನಕ ನಾವು ಹೊಲೆಯ ಕೊರಗರೆಂದು ಕರೆಯುತ್ತಿದ್ದ ಹರಿಜನದ 
ಹಿಂ`ಯರು ಇಲ್ಲಿಯ ಮೂಲನಿವಾಸಿಗಳು (ತುಳುನಾ. ೫೪); ಮಾರಿ 
ಕೊರಗೆ ಎಂದು ಹಲವಾರು ಒಳಪಂಗಡೆಗಳ ಹೊಲೆಯರು ಬೆಂಗಳೂರಲ್ಲಿ 
ಇದ್ದಾರೆ (ದಂಬನಾ. ೧೯) ; ಅದಕ್ಕೆ ನಮ್ಮ ನೀರಿನ ಖುಣ ಮುಗಿಯಿತು 
ಸತ್ತಿತು ಅದು... ಕೊರಗರನ್ನು ಬರಲಿಕ್ಕೆ ಹೇಳುತ್ತೇನೆ ಎಂದು ಅವಸರ 
ದಿಂದ ಕೊರಗರ ಕೊಪ್ಪಕ್ಕೆ ಹೋದಳು (ಮರಮ. ೪೫). ೨. ಓಲಗ 
ಬಾರಿಸುವವನು; ವಾದ್ಯಗಾರ. ೩. ಬುಟ್ಟಿ, ಚಾಪೆ ಮೊದಲಾದುವು 
ಗಳನ್ನು ಹೆಣೆಯುವವನು; ಮೇದ. [«- ತುಳು. ಕೊರಗ] 

ಕೊರಗಣೆ (ನಾ). ಕೊರಗುವಿಕೆ; ಚಿಂತೆ; ಕಳವಳ: ಉಕ್ಕುವತಿ 
ದುಗುಡದಲಿ ಕರೆಸುತ್ತೊಕ್ಕಣಿಸಿದನು ಗುರು ವಸಿಷ್ಮನೊಳಕ್ಕುವೀ 
ಕೊರಗಣೆಗೆ ಪರಿಹಾರವನು ಬೆಸಸೆಂದು (ರಾಮಾಸಂ. ೧-೨-೩); ಮಗಳ 
ಮದ್ವೇದೊಂದೆ ಕೊರಗಣೆ ಹಿಡಿದು ಬಿಟ್ಟಿದೆ ಅವಳಿಗೆ (ಸರ್ವಮಂ. ೧೭೧). 

[ಕೊರಗ್ಳು (ಆ ಕೊರಂಗು) + -ಅಣ್ಮೆ) 

ಕೊರಗತಿ (ನಾ). ಕೊರಗರ ಹೆಂಗಸು; ಮೂವರು ಕೊರಗರು, ಒಬ್ಬಳು 

ಕೊರಗತಿಯೂ ಬಂದರು (ಮರಮ. ೪೫). [ಕೊರಗ + -ಕ್ಕಿ(€ -ಇತ್ತಿ)] 


ವಿರಿ 


ಕೊರಡು 


ಕೊರೆಗಿಲು (ನಾ). ಒಂದು ಬಗೆಯ ಮರ: “ಹಿಚ್ಚಿಲಃ- ರಾಣಾಹ್ವ, 
ತ್ರಿಶೂಲಿ, ಎಲವ, ಕೊರಗಿಲು, ಲಸಂಗ? (ಒಸಿ. ೯೭). 11] 
ಕೊರಗಿಸು (ಕ್ರಿ). ೧. ಕುಗ್ಗಿಸು; ಸೊರಗಿಸು; ಬಡವಾಗಿಸು : ನಿನ್ನ 
ತನುವಂ ಕೊರಗಿಪುದೆ ಲತಾಂಗಿ ಘೋರತರೆ ತಪದಿಂದಂ (ಕಾದಂಉ.೫೫೧). 
೨. ಬಾಡಿಸು; ಬತ್ತಿಸು; ಕಂದಿಸು : ನಿನ್ನ ಮೆಯ್ವೆಂಕೆಯಿಂದೆಮಗಾ 
ಹಾರಮಸಪ್ಪಿಲ್ಲಿಯ ಮೃಣಾಳಂಗಳೆಲ್ಲಮಂ ಕೊರಗಿಸದಿರ್‌ (ಕಾದಂಉ.೩೩೪); 
ತೆರಿಗಾಳಿಯುಂ ನಂಜಿನ ಗಾಳಿಯೆನಿಸಿ ವನಕುಸುಮ ಕಿಸಲಯ.ಪ್ರಕರಮಂ 
ಕೊರಗಿಸಿದಪುದು (ವರ್ಧಘು. ೪-೫೮) ; ಇದು ದುಷ್ಕರ್ಮಾಬಜ್ಧ' ಷಂಡಂ 
ಗಳನುಆಕ ಕೊರಗಿಪ್ಪೊಂದು ನೀಹಾರಮೆಂಬಂದದೆ ಹೋನುಸ್ತೋಮ 
ಧೂಮಂ ನೆಗೆದುದು (ಗಿರಿಕ. ೧-೬೭). ೩. ಸೋಲಿಸು; ಮೀರು: 
ನೈದಿಲನೆಯ್ದೆ ಕಣ್ಮಲರ್‌' ಕೊರಗಿಸೆ (ಕಬ್ಬಿಕಾ. ೨೩). 
[ಕೊರಗು (ಆ ಕೊರಂಗು) + -ಇಸ್ಕು] 
ಕೊರಗು, "ಕೊರಂಗು? ನೋ. 
ಕೊರಗ್ಳು (ನಾ). ಕಳವಳ; ವ್ಯಥೆ; ಚಿಂತೆ: ಅನನಿಗೆ.'.. ತುಂಬ 
ಕೊರಗುಂಟಾಯಿತು (ವಚಭಾ. ೨೮೪) ; ನನ್ನ ಹೃದಯದಲ್ಲೂ ಕೊರಗು 
ಇತ್ತು (ರಾಯಕ. ೨೭); ಅದೇ ಕೊರಗಿನಲ್ಲಿ ಆ ಸಾಧ್ವಿ ಆ ಮರುವರ್ಷವೇ 
ಗತಿಸಿದ್ದಳು (ಹೊಸಕ್ತಿ. ೨೭). [೮ ಕೊರಂಗು] 
ಕೊರಗ್ಳು (ನಾ). ಒಂದು ಬಗೆಯ ವಾದ್ಯ (?): ಮುರಳಿಯ 
ತಿವಳಿಯ ತಿಸರಿಯ ಕರಡೆಯ ಮದ್ದಳೆಯ ಕೊಟಲ ಪಳವದ ಪಲವುಂ 
ಗಿರುಗಟೆಯ ಸಿವುರ ಸಿಪ್ಪಿನ ಕೊರಗಿನ ಕಿನ್ನರದ ಸರಮೆ ಸರಮಾ 
ಪೊಟಲೊಳ್‌..(ಸೂಕ್ತಿಸು. ೪-೧೦೪). [?) 
ಕೊರಗುಟ್ಟು (ಕ್ರಿ). ಕೊರಕೊರ ಶಬ್ದಮಾಡು: ಆ ಮರಿನಾಯಿ 
ಇನ್ನೂ ಹೆಚ್ಚಾಗಿ ಕೊರಗುಟ್ಟುತ್ತಾ ಹೊರಟಿತು (ಪಠಾಕ್ಷಿ. ೧೦೨). 
[ಕೊರ * ಕುಟ್ಟು) 
251 ಕೊರಚೆ (ನಾ). ಬಾಚಣಿಗೆ ಮೊದಲಾದ ಸಾಮಾನುಗಳನ್ನು 
ಮಾರುತ್ತಾ ಊರೂರು ಅಲೆಯುವ ಗುಡ್ಡ ಗಾಡು ಜನ: ಕೊರಚರು 
- ಇನರಲ್ಲಿ ಬೀಡಕೊರಚರು, ಡಬಳೇಕೊರಡರು (ಕಭಾಗೆ. ೧೮೮). 
(ಡೇ. ॥ ತಮಿ. ಕುರುಣ್ಣು; ಮಲ. ಕುಲಚ್ಛಿ ; ತೆಲು. ಕೊರಚ] 
ಕೊರಚಾಟಿ "ಕೊಅಚಾಟ? ನೋ. 
30| ಶೊರಚಾಡು "ಕೂಲಚಾಡು' ನೋ. 
| ಕೊರಚಿ (ನಾ). ಕೊರಚಜಾತಿಯ ಹೆಂಗಸು; ಕೊರವಂಜಿ: ವಿಹರಿ 
ಸುತ ಕಂದರ್ಪನು ಕೊರಚಿಯಾದುದ ಚಂದದಿ ಲಾಲಿಸುವುದು 
(ಕಂದಕೊ. ೧೯೦-೧). [ಕೊರಚ + -ಇ್ಯ) 
ಕೊರಚು "ಕೊಆಚು' ನೋ. 
3 | ಕೊರಟಿಗೆ "ಕುರಂಟಗೆ' ನೋ. 
ಕೊರಟು "ಕೊರಂಟು? ನೋ. 
ಕೊರಟುತಲೆ "ಕೊರಂಟುದಲೆ? ನೋ. 
ಕೊರಟುದಲೆ "ಕೊರಂಟುದಲೆ' ನೋ. 
ಕೊರಟಿ (ನಾ). ಗಡ್ಡೆ; ಗರಣಿ (?): ಕೇಕರಿಸಿಯುಗುಳ್ವರೆ ಕೊರಟಿ 
“| ಕೊರಟಿಯಾಗಿ ಬಾಯಲ್ಲಿ ರಕ್ತಬೀಳುತ... ಗಂದೆಗಳೇಳುವುದೀ ಲಕ್ಷಣ 
ಮುಳ್ಳೊಡೆ ರಕ್ತ ಪ್ಪೃವಿ ಸನ್ನಿ ಪಾತಮೆನಿಸಿಕೊಂಬುದು (ಸಕವೈ. ೧೬೩). [7] 
ಕೊರಡ "ಕೊರಡ್ಕೈೆ' ನೋ. 
ಕೊರಡಗೆ (ನಾ). ಗುಡ್ಡೆ ; ಕೊರಡು (?) : ಕಟ್ಟದ ಕೈಪೊಡೆಯ ತೊಳ 
ಗುವ ತೋಳ ಕಡೆಯದ ತೋಲ ಕೈಯ ಕೊರಡಗೆ ನಿಗಳದ ಕೊರಳೊಳ್‌ 
ಕಾಂತಿಯಂ ಬೀರುವ ಕಂಠವಳಯದ (ಮಹಾನೇ. ೧೨-೨೭ ವ). [7 
ಕೊರಡು "ಕೊಅಂಡು' ನೋ. 


15 


20 


45 


ಕೊರಡು 


ಕೊರಡ್ಕು (ನಾ). ನೆಟ್ಟಗೆ ಇರುವ ಕಾಮನ ಬಿಲ್ಲು; ಮಳೆಯ 
ಬಿಲ್ಲು: “ಇಂದ್ರಚಾಪ ಸಸಿನೆ ಮೂಡಿದಡೆ ರೋಹಿತ ಎನಿಸುಗು, ಆದು 
ಕೊರಡು? (ನಾಚರಾ. ಕಿ); ಮೇಲಲೆವ ಮುಗಿಲ ಹೊದಲ್‌ನ ಮೂಲೆ 
ಗಳಂ ನೆಗೆದ ಕೊರಡು ಕೊಂಡವೊಲೆತ್ತಂ (ಆನಂಪು, ೯-೮)"; ಪಶ್ಚಿಮಾಶೆ 
ಯಲ್ಲಿ(ಯೊಳೆ)ಕೊರಡು ಮೂಡುವೊಡಂ (ಅಟ್ಟಮ. ೨-೧). 5 

[?. 1 ತೆಲು. ಕೊರಡು] 

ಕೊರಡ್ಕು (ನಾ). (?): ತ್ರಿಸಂಧಿಯ ಸತ್ತಿ ಕೊರಡು (ಎಕ. 1, 
೧-೨೩ ; 466). [2] i 

ಳೊರಡೆ,, ಕೊರಡ, ಕೋರಡ್ಕಿ, ಕೋರಡೆ (ನಾ). ೧. ಬಾರು 
ಕೋಲು; ಚಬುಕ; ಚಾಟಿ; ಚಾವಔ: ಕೊರಡೆಯಂ ಬಡಿಸಿವನ 
ಬಿಡಿಸಿದಡೆ ಸಾಲದೇ? (ಗೊಲ್ಗೊಥಾ. ೬-೧೫೪). ೨. ಚಾಟಿಯ ಏಟು, 
—ಹೊಡೆತ: . ಇವನಿಗೆ ನೂರಿಪ್ಪತ್ತು ಕೊರಡೆ- ಹೊಡಿ (ಕಥಾಮಂ. 
1೪, ೬೬). ಕೊರೆಡ: ೧. “ಚಾವಟ, ಚಬುಕು, ಕೊರೆಡ, ಬಾರುಗೋಲು* 
(whip. ಇಂಕನಿ) ; ಕಂಕುಳಲ್ಲಿದ್ದ ಕೊರಡವನ್ನು ತೆಗೆದುಕೊಂಡು. .. 
ಹೊಡೆದುಕೊಳ್ಳ ಲಾರೆಂಭಿಸಿದಳು (ಮಗಮಾಂ. ೨೨). ಕೋರಡ್ಕಿ : (೪). 
ಕೋರಡೆ : (೪. 

[+ ಹಿಂ. ಮರಾ. ಕೋರ್ಡಾ. / ಪೋರ್ಚು. ೦೦:6೩] 

ಕೊರಡ್ಕೆ (ನಾ). ಕೊರಡಿನಂಥವಳು; ಒರಟಾದವಳು: ಕೋಡು 
ಗೊರಳೆಯೊ ಮೇಣ್‌: ಮೂಡೆಯೋ ಕೊರಡೆಯೋ ಮೂರ್ಪಿಯೊ 
ಮಂಗುದೆಯೋ (ಮದೇಪು. ೬-೨೧); 

[ಕೊರಡು (೮ ಕೊಜಂಡು) + -ಎ] 

ಕೊರತೆ "ಕೊಅಂತೆ' ನೋ. 

ಕೊರತೆಪಡು (ಕ್ರಿ). ಕಳವಳಿಸು ; ಚಿಂತಿಸು: ಕನ್ನಡ ಕವಿತೆಯಲ್ಲಿ 

ಹೊಸದೇನೂ ಹುಟ್ಟಿಲ್ಲವೆಂದು ಈಗ ಯಾರೂ ಕೊರತೆಪಟ್ಟುಕೊಳ್ಳುವ 

| 


20 


ಹಾಗಿಲ್ಲ. (ಸಾಹಿಶ. ೩೧). [ಕೊರತೆ (ಆ ಕೊಟಂತೆ) + ಪಡು] 
ಕೊರನಾರಿ "ಕೊಡನಾರಿ? ನೋ. 
ಕೊರಪ್ಪ, ಗೊರಪ (ನಾ).- ಕುದುರೆಯ ಮೈಯನ್ನು ಉಜ್ಜುವ 
ಹಣಿಗೆ; ಖರಾರಿ : (8). ಗೊರಪ: (13). 
(ದೇ. ॥ ತಮಿ. ಮಲ. ಕುರಪ್ಪ ; ತೆಲು. ಕೊರಪ, ಗೊಜಪ. / 


28 


ಪ್ರಾ. ಖುರಪ್ಪ] 30 

ಕೊರಪ್ಯ (ನಾ). ಕೊರೆದ ಅಡಕೆಯ ಭಾಗ: ಹಸಿಯ ಅಡಕೆಗಳಲ್ಲಿ 
ಮಧ್ಯೆ ಎಳಕು ಮತ್ತು ಬಹಳ ಎಳಕಾದ ಅಡಿಕೆಗಳನ್ನು ಸಣ್ಣಾಗಿ 
ಕೊರೆದು ಚೂರುಮಾಡಿ ಕುದಿಸುತ್ತಾರೆ. ಅದರಲ್ಲಿ ಚತುರ್ಭಾಗ ಕೊರಪ, 
ಲವಂಗ ಚೂರು, ಮೋಡಿ, ಅಣ್ಮಾವಾರೆ, ದೇಶಾವಾರ ಎಂದು ಬೇರೆ ಬೇರೆ 
ರಾಶಿಗಳನ್ನು ಮಾಡುತ್ತಾರೆ (ಕೃಷಿಪ್ರ. ೧೫೨). '[ಆ ಕೊಟಿ * -ಪ್ಟ] |35 

ಕೊರಪಣೆ (ನಾ).- ಕೊರೆತ: ಅಂದು ಸೆಪ್ಟಂಬರ್‌ ತಿಂಗಳ ಕೊರಪಣೆಯ | 
ಮುಂಜಾನೆ ಚಳಿಗಾಳಿ ರಪರಪನೆ ಹೊಡೆಯುತ್ತಿತ್ತು (ಪುನರು. ೪೮೬). | 

[ಆ ಕೊಜಕ್ಕಿ + -ಅಣ್ಮೆ) 

ಕೊರಪುಳ್ಳಿ (ನಾ). ಕೊರಡಿನಂತಹ ಪುಳ್ಳೆ: ಕೂರ್ಮಂ . . . ನುಚ್ಚು 
ನುಜಯಾಗೆ ಬಿರ್ದುದಂ ಮಾಂಸಾಹಾರಿಗಳ್‌ ಕಂಡು ಕೊರಪುಳ್ಳಿ ಯೊಳ್‌ |40 
ಮೋದಿ ಕೊಂದರ್‌ (ಪಂಚತಂ. ೧೫೮-೪). [€ ಕೋಡು 4 ಪುಳ್ಳಿ) 

ಕೊರಪೆ, ಗೊರಪೆ (ನಾ). ಬೆಣಚುಕಲ್ಲಿನಂತೆ ಚೂಪಾದ 
ಅಂಚುಳ್ಳದ್ದು. ಗೊರಪೆ: ನಡೆದು ನಡೆದು ಆಕೆಯ ಕಾಲುಗಳಿಗೆ 
ಗುಳ್ಳೆ ಬಂದಿದ್ದವು. ಒಂದು ಚೂಪಾದ ಗೊರಸೆ ನೆಟ್ಟು ನೆತ್ತರವೂ 
ಬಂದಿತ್ತು (ಮಾಲತೀ. ೮೫). [ಆ ಕೊಆಕ್ಸಿ + -ಪೆ] 45 


ಕೊರಬ "ಕೊಲವ್ಮ' ನೋ. 


ವ೨ರ೯೪ 


ಕೊರಲ್‌ 


ಕೊರಬು "ಕೊಜವ್ಮ' ನೋ. 

ಕೊರಮ "ಕೊಟವ,್ನ'? ನೋ. 

ಕೊರಮಗೂಡೆ (ನಾ). ಕೊರವರ ಗೂಡೆ, ಕುಕ : ಮತ್ತೆ 
ಮುತ್ತಿನ ಕೊರಮಗೂಡೆಯ ನೆತ್ತಿಯಲಿ ಹರಿ ಪೊತ್ತು ಮೆರೆದನು 
(ಅರ್ಜಾವಿ. ೧೭-೨೮). [ಕೊರಮ (ಎ೮ ಕೊಣವ್ಯ) + ಗೂಡೆ] 

ಕೊರಮಿ "ಕೊಅವಿ' ನೋ. 

ಕೊರಮುಟ್ಟು (ನಾ). . ಕೊರೆಯುವ ಉಪಕರಣ; ಉಳಿ, ಬಾಚಿ 
ಮೊದಲಾದ ಸಾಧನ: *ಕೊರಮುಟ್ಟು ಶಸ್ತ್ರ” (ಗಂಗಾಮ. ೧೦೨). 

[ಆ ಕಜ * ಮುಟ್ಟು ./ ತೆಲು. ಕೊಜಮುಟ್ಟು] 

ಕೊರಲ್‌, ಕೊರಲು, ಕೊರಳ್‌, ಕೊರಳು (ನಾ). ೧. ಕತ್ತು; 
ಕುತ್ತಿಗೆ; ಕಂಠ: “ಗ್ರೀವಾ, . . ಕಂಧರಃ, ಗಳಃ, ಕಂಕಃ -ಈ ೭ 
ಕೊರಲ್‌'* (ಹಲಾಯು. ೮೫-೩೬೨) ; ಚರಣಾಲಕ್ಕಕ ಲಾಂಛನಂ ನಿಟಲ 
ದೊಳ್‌ ಕೇಯೂರ ಮುದ್ರಾಂಕಿತಂ ಕೊರಲೊಳ್‌ (ಕಾವ್ಶಸಾ. ೬೫೫ 
ಶೂದ್ರಕ) ; ಬಳ್ಳಿಯಂ ಕೊರಲೊಳ್‌ ತಗುಳ್ಳಿ (ವಡ್ಡಾರಾ. ೧೨೦-೧೬) ; 
ಅಟ್ಕಿಆಸಿಂದಂ ಕೊರಲಂ ಬಂದಪ್ರಿರ್ದಳೊ (ಕಾದಂಪೂ. ೪೮).; ಕಪಿಯ 
ಕೊರಲೊಳ್‌ ಪೂಮಾಲೆಯಿಕ್ಕಿ ದಂತೆ (ಧರ್ಮಾಮೃ. ೧-೧೧೮) ; ಗುಬ್ಬಿಯ 
ಕೊರಲ್ಲೆ ಗೋಧಿಯ ಕಲ್ಲ ಕಟ್ಟದೊಡುಬ್ಬಿಯಾಗಸಕೆ ಪಾಜುವುದೇ 
(ಮೋಹತ. ೧-೨೨). ೨. ಧ್ವನಿ; ಕಂಠ; ಸ್ವರ: ಅಂತೊಂಜಿ 
ಕೊರಲೊಳ್‌ ಕೊಳೆ ಪಾಡುವ ಬರ್ಬರೆ ಕಿರಾತೆಯರಿಂಗೊರಲೊಳೊದವಿ 
ಬಂದು (ಶಾಂತಿಪು. ೨-೨೨ವ). ೩. ಮಾತು; ನುಡಿ: ಇಣಿವಬೆಡಂಗನ 
ಕೆೊರಲೊಳ್ಳೊ ೦ಕುಂಟಿ ನುಡಿಯೊಳೇಂ ತೊದಳುಂಟಿ (ಗದಾಯು. ೨-೬); 
ನಾಡೆಲ್ಲಮೊಂದೆ ಕೊರಲೊಳ್‌ ಪೊಗಲಕಿ (ಧರ್ಮಾ ಮೃ . ೬-೪೫). 
ಕೊರಲು: ೧. ಭಾಳ ಕೊರಲು ಭುಜ ಉರ ನಾಭಿಯೊಳಂತೇಳು 
ಪರಮಷ್ಟಮ ಸ್ಥಾನಂಗ ಳಂ (ದೀಗ್ಬಾಬೋ. ೧೧೩-೪) ; ಬಾಲೆಯ 
ಕೊರಲು ಹೊನ್ನೊರಲು ಸುಸ್ವರ ಕಣೆ (ಮೋಹತ. ೨-೫೦). ಕೊರಳ್‌ : 
೧. ಕೊರಳೊಳಮರ್ದಿರ್ಕೈ ಕಂಠಾಭರಣ ೦ (ಶಾಂತಿಪು. 3-೭೩); 
ಗಾಳಿಗೊಡ್ಡಿದ ಸೊಡರಂತೆ` ನಡುಗಿ ಸೂಳೆಯ ಕೊರಳಂತೆ ಕರ್ಗ್ಗಿ 
(ಧರ್ಮಾಮೃ. ೧-೧೬೮) ; ತೋರೆಹಾರೆಮಂ ಕೊರಳೊಳಿಳ್ಳಿ (ನಂಬರ. 
೧೦-೪೪) ; ನಸು ಮುರಿದ ಕೊರೆಳ್ಗಳ ಬಿಗಿದ ನರಗಳ (ಬಸಪು. ೪೬-೫೬) ; 
ಸುರಗಿರಿಯನಾನುವ ಕೊರಳ ಸತ್ವವೆ (ಕುವ್ಯಾಕ. ೨೦-೩೩). ಕೊರಳು: 
೧. ಆ ಸೂಳೆಯ ಕೊರಳಲ್ಲಿ ಏಳನೂಜಕಿಪ್ಪತ್ತಾನೆ ನೇಜಕಿತ್ತಕಂಡೆ 
(ಅವಚಂ. ೧೦-೩೮); ಇದಜ ಕೊರಳಲಿ ನೇಣನಿಕ್ಕಿದೊಡೆ (ಬಸಪ ೨೮-೪೩); 
ಗಿರಿಯ ಕೊರಳಿಗೆ ವಜ್ರಮಣಿಯಾಭರಣವೇ (ಕುವ್ಯಾದ್ರೋ. ೨-೬೩); 
ಸೋರ್ಮುಡಿಯ ಭಾಂಕೆ , ಕೊರಳು ಕೊಂಕಲು (ನಳಚ. ೫-೫೩), 
೨. ಇಂಪಾದ ಕೊರಳಿನಿಂದ ಬಂದರೆ ಆದು ಸಂಗೀತ (ಭಾರದ. ೪೦೫). 
೩. ಪರದನನೊಂದೆ ಕೊರಳೊಳು ಜನವು ಪೊಗಳಲು (ಸಾಳ್ವಭಾ. ೭-೫೨). 
೪. ಕಾಳಿನ ತೆನೆ, ಗೊಂಚಲು : ಗಿಳಿಗಳ ಹಸಿರುಹಿಂಡುಗಳು. .. 
ಬೆಳೆಯ ಮೇಲೆ ಎರಗಿ ಭತ್ತದ ಕೊರಳುಗಳನ್ನು ಕೊಕ್ಕಿನಿಂದ ಕೊಯ್ದು 
(ಪಠಾವ. ೨೦೦) , ಬತ್ತದ ಸೂಡಿ ಹೊರುವ ದಿನ ಅವರ ಮಕ್ಕಳು 
ಉದುರಿದ ಕೊರಳನ್ನು ಬುಟ್ಟಿಯಲ್ಲಿ ಆರಿಸಿಕೊಂಡು ಬಂದುದೂ ಇದೆ 
(ಬಾಳಿಗಿ. ೨೬). 

ಕೊರಳನೂಲು - ಮಂಗಳಸೂತ್ರ: ಆ ಬಡವಿಗೆ ಇರುವ 

ಆಭರಣವೆಂದರೆ ಕೊರಳನೂಲು ಮಾತ್ರ (ರೂಢಿ). ಕೊರಳಿಗೆಕಟ್ಟು ಇ 
ಮದುವೆಮಾಡು; ಗಂಟುಹಾಕು: ಜಾತಕದ ಬೆನ್ನುಹತ್ತಿ 
ಈ ಸೊಡಲೆಸಿದ್ದನ ಕೊರಳಿಗೆ ಕಟ್ಟಿದರು (ಮೂರುದಾ. ೬೫); ಗುಲ್ಲೇಳುವ 
ಮೊದಲೇಯಾರಾದರೂ `ಕೊರಳಿಗೆಕಟ್ಟಿ ಬಿಡೋಣ (ಮೂರುದಾ. ೧೫೫). 


101-2-28% 


ಕೊರಲಿಟಾವು 


ಕೊರಳಿಗೆಬರು - ಮದುವೆಯ ಮಾಂಗಲ್ಯ ಕೊರಳಿಗೆ ಬರು; 
ಮದುವೆಯಾಗು : ಅವರಲ್ಲನೇಕರಿಗೆ ಇನ್ನೂ ಕೊರಳಿಗೆ ಬಂದಿರಲಿಲ್ಲ 
(ಸುವಸ್ಥ. ೫೬). ಕೊರಳುಒಡೆ - ಧ್ವನಿ ಗಡುಸಾಗು; ವೆಯೆಸ್ಸು 
ಬಲಿತುದಕ್ಕೆ ಗುರುತಾಗಿ ಧ್ವನಿ ಗೊಗ್ಗರವಾಗು : ಹಾಲುಹಬ್ಲು 
ಉದುರಿಲ್ಲ, ಕೊರಳು ಒಡೆದಿಲ್ಲ (ರೂಢಿ). ಕೊರಳುಕಟ್ಟಕೊಳ್ಳು - 
೧. ಕಂಠ ಗದ್ಗದಿತವಾಗು; ಎದೆಯು ಉಬ್ಬಿ ಇಳಿಯಿತು, ಕೊರಳು 
ಕಟ್ಟಕೊಂಡಿತು:.(ಮುನಿಮಾ.- ೧೪). ೨. ಬಾಚಿ ತಬ್ಬಿಕೊಳ್ಳು; ಅಬ್ಬಿ 
ಕೊಳ್ಳು : ಅಪ್ಪ ಸತ್ತ ಅರು ತಿಂಗಳಿಗೆ ಹುಡ್ಚುಮಾನ ಬಂದು ಕೊರಳು 
ಕಟ್ಟಿಕೊಂಡು ಅತ್ತ (ಗಾದೆ). ಕೊರಳುಕಟ್ಟು-ಬಂಡಿ ಅಥವಾ ನೇಗಿಲಿಗೆ 
ಎತ್ತುಗಳನ್ನು ಹೂಡು, ಬಂಡಿಹೂಡು : ನಸುಕಿನಲ್ಲಿಯೆ ಕೊರಳು 
ಕಟ್ಟಿದರೆ ಜಿಸಿಲೇರುವುದರಲ್ಲಿ - ಊರು ಮುಟ್ಟಬಹುದು (ರೂಢಿ). 
ಕೊರಳುಬಿಚ್ಚು, ಕೊರಳುಬಿಡು, ಕೊರಳುಹರಿ - ಎತ್ತುಗಳ ಕೊರಳ 
ಮೇಲಿಂದ ನೊಗವನ್ನು ಇಳಿಸು; ಗಾಡಿಬಿಡು: ಗಾಡಿಯ ಬಳಿಗೆ 
ಬಂದು ಕೊರಳುಬಿಚ್ಚಿ ಎತ್ತಿಗೆ ಹುಲ್ಲು ಹಾಕಿ (ಮುನಿಮಾ. ೬); ಕೆರೆಯ 
ಬಳಿ ಗಾಡಿ ಕೊರಳುಬಿಡು (ರೂಢಿ) ; ಇನ್ನು ತಮ್ಮ ಕೊರಳುಹರಿಯುವು 
ದೆಂಬ ನಂಬಿಕೆಖುಂದಲೋ ಏನೋ ಎತ್ತುಗಳು... ಓಡುತ್ತಿದ್ದವು 
(ರಕ್ತಧ್ವ. ೧೩). 
[ದೇ. ॥ ತಮಿ. ಕುರಲ್‌; ಮಲ, ಕುರಲ್‌, ಕುರಳ್‌; ತುಳು. 

ಕುರೆಲು] 

ಕೊರಲಿಅಾವು (ನಾ). ದನಿ ಬಿದ್ದುಹೋಗಿರುವುದು ; ಧ್ವನಿ ತಗ್ಗಿರು 
ವುದು: ಗಟಗಟ ಸುರಿವಶ್ರುವ ಕೊರಲಿಲುವಿಗ ಮಗಿಮಟ್ಗದಲಟ್ಟ 
ಮೊಚಗಿಂಗಂ.. . ಇಂದ್ರ ನುಮುಪೇಂದ್ರೆನುಂ ಪದನಾದರ್‌ 
(ಶಾಂತಿಪು. ೬-೮೯). [ಕೊರಲ* *- ಇಟೀವು] 

ಕೊರಲು "ಕೊರಲ್‌' ನೋ. 

ಕೊರಲುದ್ಧ, ಕೊರಳುದ್ದ, (ಗು): ಕುತ್ತಿಗೆಗೆ ಬರುವಷ್ಟು ಆಳವಾದ; 
ಆಕಂಠಪ್ರಮಾಣವಾದ: ಬಿಳಿಯ ಕರ್ಬಿನ ಕೋಲ್ಲೆ ಕೊರಲುದ್ದ 
ಮಾಡೆಳನೀರ ಪೊನಲ ... ಚೆಲ್ಪನೊಳಕೊಂಡಿರ್ಪುದು (ಕಬ್ಬಿಕಾ. ೧೮); 
ತೊಡೆಯೆರ್ದೆ ಕೊರಲುದ್ದ ಸ"ಲಿಲವಾವೆಡೆಯೆಂದು ಬಿಡಯವಿಲ್ಲದೆ 
ನೀರ್ಗುಡಿದು (ಮೋಹತ, ೧೯-೫೪). ಕೊರಳುದ್ದ, : ಚಳಿಗಾಲನೆಲ್ಲಂ 
ನಿರುತದಿಂ ಕೆೊರಳುದ್ದ ನೀರೊಳು ನಿಂದು (ಬಸಪು. ೨-೧೨). 

[ಕೊರಲ್‌ + ಉದ್ದ] 

ಕೊರಲುದ್ದಂ, ಕೊರಳುದ್ದ, (ಆ). ಕೊರಳು ತುಂಬುವವರೆಗೆ; ಕಂಠ 

ಪೂರ್ತಿ : ಬಿರಿದೆೊಳ್ಳಾನರೆಗಂಪಂ ಕೊರೆಲುದ್ದಂ ಪೀರ್ವ ತುಂಬಿಯೆನೆ 
. ಇಚ್ಛೆಗಾರ್ತಿಯ ಕಣ್ಗಳ" (ಕಬ್ಬಿಕಾ. ೩೨೯). ಕೊರಳುದ್ದ, : 

ಗುಳುಗುಳಕ್ಕನೆ ನುಂಗುತಂ ಮದಿಸುತ್ತ ಕೊರಳುದ್ದ ಕ್ಕೆ ಈಂಟುತ 
(ಬಸಪು. ೫೯-೨೪). [ಕೊರಲ್‌ + ಉದ್ದಂ] 

ಕೊರಲುಬ್ಬಸ, ಕೊರಳುಬ್ಬಸ (ನಾ). ೧. ಕೊರಳು ಬಿಗಿದು 
ಉಸಿರಾಟಿ ಕಷ್ಟವಾಗುವಿಕೆ ; ತೊಂದರೆ. ೨. ಕಷ್ಟವನ್ನುಂಟು 
ಮಾಡುವವನು :- ಇಂತಪ್ಪ ಸಭೆಗೆ. ಕೊರಲುಬ್ಬಸವಿನರು ನೋಡ 
(ಕಿರುರ. ೧೬-೧೭). ಕೊರಳುಬ್ಬಸ : ೧. ನಿನಗಿನಿತು ಘನವೆನ್ನನಾರ್ಬಲ್ಲ 
ಕೆಂದೆನುತೆ ನಿನಗಿನಿತಂ: ಕೊ ರಳುಬ್ಬಸವಿದಾನೆನಿತಜನನೆನುತೆ 
(ಮೆಜಕೆರ. ೭೭-೧೦). [ಕೊರಲ್‌ 4 ಉಬ್ಬಸ] 

ಕೊರಲುಲಿ, ಕೊರಳುಲಿ (ನಾ). ಕೊರಳಧ್ವನಿ; ಕಂಠಸ್ಟರ: 
ಬಿಜ್ಜೋದರಿಯರ ಕೊರೆಲುಲಿಗಳಿಂದಂ (ಕಬ್ಬಿಕಾ. ೨೩೬) ಕೊರಳುಲಿ: 
ವರ ಪುಳಕಾಂಬುಸೇಚನದೆ ಕೊರಳುಲಿ ಮಂತ್ರದೆ (ಕಂನವಿ, ೬-೧೭೨). 

[ಕೊರಲ್‌ + ಉಲ್ಲಿ] 


ಪಿರ್ಗಿ೫ 


30 


ಕೊರವ 


1 


ಕೊರಲುಲುಹು (ನಾ). - ಕೊರಲುಲಿ: ಗೌಜು ಕರ್ಕಟ... 
ಕಲುಕುಟಿಕಾದಿ ತೋಟದ ಪಕ್ಕಿಗಳ ಕೊರೆಲುಲುಹಾದುದಾ ತಪೋವನದಿ 
(ಮೋಹತ. ೭-೧೭). (ಕೊರಲ್‌ + ಉಲುಹು (ಆ ಉಲಿಫು'] 
ಕೊರಲೆ "ಕೊಲಲೆ' ನೋ. 
ಕೊರಲೆಹುಲ್ಲು (ನಾ).-ಕೊರಲೆಯ-ಹುಲ್ಲು: (ಮೈಔಗಿ. ೬೯-೧೪೨೩). 
[ಕೊರಲೆ (ಆ ಕೊಜಲೆ) * ಹುಲ್ಲು (£ ಪುಲ್‌)] 
ಕೊರಲೌಂಕು (ಕ್ರಿ). ಕೊರಳನ್ನು ಅದುಮು, ಹಿಸುಕು : ಒಂದು 
ಕುದುರೆಯನೆ ಕೊರಲೌಂಕಿ ಕೊಆಕಿದಸ್‌ (ಅಶ್ವಶ್ಥಾ. ೩-೫೦) ; ಕಾಡ 
ಕಟ್ಟಳೆ ನಾಡ ಬೇಂಟಿಯಂ ಕೊರಲೌಂಕೆ (ಕಾಲೂರ, ೪೯-೭೨). 
[ಕೊರಲ್‌ + ಔಂಕು (ಆ ಅಮುಂಕು)] 
ಕೊರಲ್ಲಳಿ (ಕ್ರಿ). ಕೊರಳನ್ನು ಕೆಡಹು ಬೀಳಿಸು: ಹಚ್ಚಿ 
ಹರಿದೊಟ್ಟುತ್ತೆ ಕೊಚ್ಚಿ ಕೊರಲ್ಲಳಿವುತ್ತೆ (ನವಮೋ. ೩೩-೩೧). 
[ಕೊರಲ್‌ + ಕಳ್ಳಿ (ಆ ಕಲಃ)) 
ಕೊರಲ್ಲಆ್‌ (ನಾ). ಕೊರಳಲ್ಲಿಯ ಕಪ್ಪು: ಬಾನೊಳ್‌ಫೊ ಆಕ 
ಬಾಂಬೊಆಕಿ ಏವಂ ಬಾಂಜೊಟ್‌ ಪಣೆಗಣ್‌, ಕೊರಲ್ಲಣಕಿ 
(ಶಬ್ದಾನು. ೩೦೫ ಪ್ರಯೋ). [ಕೊರಲ್‌ * ಕಟಕ್ಕಿ] 
ಕೊರಲ್ಲೊಲೆ (ನಾ). ಕೊರಳು ಕತ್ತರಿಸಿ ಮಾಡುವ ಕೊಲೆ: 
ಚೌಪಟಿದೇಜಾಟಿದೊಳ್‌ ಚದುರಂ ತೋರ್ಪ ಕೈಗೊಲೆ ಬಾಯ್ಗೊಲೆ 
ಮೈಗೊಲೆ ಕಾಲ್ಗೊಲೆ ಕೊರಲ್ಲೊಲೆ [ಪಾಠಾಂ. ಕೋಳ್ಗೊಲೆ]ಯಂ ಕಲಿಪ 
ಕಡು ಬಿನ್ನಣಂಬಡೆದು (ರಾಜಶೇ. ೬-೧೧ ವ). [ಕೊರಲ್‌ + ಕೊಲ್ಕೆ) 
ಕೊರಲ್ಲೊಳ್‌ (ಕ್ರಿ). ಕಂಠಕ್ಕೆ ಸೇರು, “ಒಪ್ಪು: ಎಂತಪ್ಪಂಗಂ 
ಪೊಸಮುತ್ತಿನೆಕ್ವಸರದಂತೆಂದುಂ ಕೊರಲ್ಲೊಳ್ಳದೇ (ಕಬ್ಬಕಾ. ೫). 
[ಕೊರಲ್‌ + ಕೊಳ್‌] 
ಕೊರಲ್ಗೊಜಕೆ (ಕ್ರಿ). ಕೊರಳನ್ನು ಕತ್ತರಿಸು: ಪಜದಿರ್ದ ಕಂಠ 
ಸರಮಂ ಪಡೆವ ಗುಣಿ ಕೊರಲ್ಲೊಆಯುತಿರೆ (ಭಾವಚಿಂ- ೯-೪೪). 
[ಕೊರಲ್‌ + ಕೊಆಕಿ,] 
ಕೊರಲ್ಲು (ಕ್ರಿ). ಹುಯ್ಯಲಿಡು ; ಆಕ್ರೋಶಮಾಡು : *ಕೊರಲ್ಬು - 
ಆಕ್ರೋಶ ಧ್ವನೌೌ (ಶಮಧಾ); ಗೋಪಗೋಪಿಯರಾಕ್ಷಣಂ ಕೊರಲ್ಲಿದರ್‌ 
(ವಿಷ್ಣುಪು. ೫-೩-೧೮೨); ತಮಿಳಲ್ಲಿ ಮುಖರಭಾಷೆಯಿಂದ ಕೊರಲ್ಲಿಯೊಳರಿ 
ಕೊಳ್ಳುತ್ತಿದ್ದು (ಮಂತ್ರಶ. ೧೨೨-೫). [ಕೊರಲ್‌ + -ಚು) 
ಕೊರಲ್ಮಂಡೆ (ನಾ). ಕೊರಳಲ್ಲಿ ಧರಿಸುವ ದಂಡೆ; ಕಂಠಸರ: 
ಪಾಂಡುರ ಶಂಖ ಪ್ರವಾಳ ದುಂಡು ಮಂತ್ತುಗಳಿಂದೆ ಮೇರೆಯಬ್ಬಿಯ 
ಕೊರಲ್ಹಂಡೆಯಂತಿರ್ದುದು (ಮೋಹತ. ೨-೬). [ಕೊರಲ್‌ + ದಂಡೆ] 
ಕೊರಲ್ವಲೆ (ನಾ). ಒಂದು ಬಗೆಯ ಬಲೆ; ಕೊರಳಿಗೆ ಬೀಳುವ ಬಲೆ: 
ಪಿಡಿವಲೆ ಸೆಳೆವಲೆ ಕಾಲ್ವಲೆ 'ಕೊರಲ್ವಲೆ ನಿಡಿವಲೆ ಪಾಜಿ ಬೆಳ್ಳಾರ ಬಡಿವಲೆ 
ಬಲುವಲೆಗಾಜರು ಕೂಗಿ ಬೊಬ್ಬಿಡುತೈದಿದರು (ಮೋಹತ. ೧೯-೧೬). 
[ಕೊರಲ್‌ + ಬಲೆ] 
ಕೊರಲ್ವಾಗು (ಕ್ರಿ). ಕೊರಳನ್ನು ಬಾಗಿಸು ; ತಲೆತಗ್ಗಿಸು: 
ಕಕ್ಕಿಜಿದ ಫಲಭಾರದಿಂ ಕೊರಲ್ಹಾಗಿ ಕಣ್ಗೊಳಿಸಿ ದ ೯ ಶಾಲಿಗಳ್‌ 
(ಚೆಬಪು. ೧೧-೧೦) ; ಮೊಗಗೆಂಪೇರಿ ಕೊರಲ್ವಾ ಗುವಳು (ಬೆಟ್ಟ ಅ. ೫-೧೮). 
[ಕೊರಲ್‌ + ಬಾಗು] 
ಕೊರವ, (ನಾ). ಒಂದು ಜಾತಿಯ: ಮಾನು: ಸೀಗಡಿ ಕೊರವಂ ಬಂಪು 
ಬಸೇಗಂ .. . ಆಗಣಿತೆ ಶಫರಾಳಿಗಳನೆ ತೆಗೆದರ್‌" ಬೇಡರ” (ತ್ರಿತವಿ. 
೨೬-೯೧) ; ಕೊರವಂ ಗೋಜಳೆ ಸಣ್ಣಗಣ್ಣ ನೊರವಂ ಪಂದಿಗನೆಂಬ 
ಮಾನ್ಮೆಗೆದನಾ ಭಕ್ತಂ (ಕ್ರಿಪುವಿ. ೫೭-೮) ; ಕೊರವನ ಬಾಳೆಯ ಗೆಂಡೆಯ 
ಮೀನಿನ ಕೊರಗು ಪಡಿಯನೈದಲ್ಪಹುದು (ಭಕ್ತಿಸ.1v, ೧೨-೧೪). [?) 


ಕೊರವ, 


ಕೊರವ, "ಕೊಅವ್ಯ' ನೋ. | 

ಕೊರವಂಜಿ "ಕೊಅವಂಜಿ' ಕೋ. 

ಕೊರವಿ "ಕೊಜವಿ' ನೋ. 

ಕೊರವಿತ್ತಿ (ನಾ). - ಕೊರವಂಜಿ ೧: ಸೂಳೆ ಮುಪ್ಪಾಗಿ ಕೊರವಿತ್ತಿ 
ಯಾದಳು (ಗಾದೆ). [ಕೊಅವ್ಯ (೮ ಕೊಜವೈಉ) + -ಇತ್ತಿ] 

ಕೊರವುಕಾರ (ನಾ). “ಕುಟುಂಬದ ಯಜಮಾನ'(ಹುಲಿಹಾ.ಕೋಶ); 
ನಾಯಿಗಳ ಬಗುಳು ಮನೆಯ ಕೊರವುಕಾರರನ್ನು ಎಚ್ಚರಿಸಿತು 
(ಹುಲಿಹಾ. ೮೦). [ಕೊರವು? + -ಕಾರ್ಕ (ಆ -ಕಾಜ)) 

ಕೊರನೆ "ಕೊಅವ್ಯ' ನೋ. 

ಕೊರಸಾಟ "ಕೊಅಚಾಟ? ನೋ. 

ಕೊರಸಿಗನಗಿಡ (ನಾ). ಒಂದು ಬಗೆಯ ಗಿಡ: ಕೊರಚಗ, ಕೊರಸಿಗನ 
ಗಿಡ... ಕುರ್ಚಿ (ಮೈಡಗಿ. ೪೪-೮೬೬). (7) 

ಕೊರಸ್ಕು (ನಾ). ಒಂದು ಜಾತಿಯ ಹೆಕ್ಕಿ: ನಿನ್ನ ಭರ್ತಾರಂ ಬೇಂಟಿ 
ಮಾಡಿ ಪಲವ್ರೆಂ ಲಾವುಗೆಯುಂಕೆ ಕೊರಸುಂ ಮೊದಲಾಗೊಡೆಯ ಪಕ್ಷಿ 
ಜಾತಿಗಳಂ ಬಲೆಯನೊಡ್ಡಿ ಪಿಡಿದು ಕಟ್ಟಿ (ವಡ್ಡಾರಾ, ೧೫೧-೩). (?] 

ಕೊರಳ್‌ "ಕೊರಲ್‌' ನೋ. 

ಕೊರಳಾರ (ನಾ). ಕೊರಳ ಹಾರ; ಕತ್ತಿನ ಸರ: ಕೊರಳಹಾರ ಎಂಬ 
ಕೊಡಿಗೆಯ ಹೆಸರೇ ರೊಪಾಂತರಗೊಂಡು ಹೀಗೆ ಕೊರಳಾರ ಎಂದಾಗಿದೆ 
(ಪಾರ್ಕಿಸು. ೪೬). [ಕೊರಳ್‌ (ಆ ಕೊರೆಲ್‌) + ಆರ್ಯ] 

ಕೊರಳಿ (ನಾ). ಒಂದು ಬಗೆಯ ಧಾನ್ಯ (?): ಪಡವಿನೆಡೆಯೊಳ್‌ 
ಕೊರೆಳಿ [ನಾಕಾಂ. ಕಾಯ್ದೆರೆಲೆ, ಪದಪಿನರಳೆಗಳೊಳ್‌ ಕೊಯ್ದರೆಲೆ) 
ಗಳುಂ ನಾಂದುವ ಬೇವಿನ ಸರಳಿಗೆಗಳು 0೦... ಡಂದ್ರಲೇಖೆ 
ಚಂದ್ರಿಕೆಯಂ ಪಡೆಯೆ ಪರಿಕ್ಸುಬ್ಬಮಾದ ಪಯೋಧಿಯಂತೆ ಪಿರಿದುಂ 
ಕಳಕೆಳಮನಪ್ಪುಕೆಯ್ದ ಪ್ರಸೂತಿಕಾ ಸದನಕ್ಕೆ ಶೃಂಗಾರಶೇಖರೆಂ 
ಬಂದು (ಲೀಲಾವ. ೭-೬೮ ವ). [?] 

ಕೊರಳಿಸು (ಕ್ರಿ). ಕೊರಳಿಗೆ ತೊಡಿ ಸ, --ಹಾಕು:: ಹುರುಳಿನ 
ಅರಳರಳಿಸಿ ಮಾಲೆಮಾಡಿ ಕೊರಳಿಸಿ ಹೃದಯ ವೀಣೆ ಬೆರಳಿಸಿ 
(ಅರಳು. ೧೯-೨೦). [ಕೊರಳ್‌ (ಆ ಕೊರಲ್‌) * - ಇಸ್ಕು] 

ಹೊರಳು "ಕೊರಲ್‌' ನೋ. 

ಕೊರಳುಕೊಯ್ಯ "ಕೊರಳುಗೊಯ್ಯ' ನೋ. 

ಕೊರಳುಗಟ್ಟು (ಕ್ರಿ). ೧. ಕತ್ತು ಹಿಡಿದು ನಿಲ್ಲಿಸು; ಒತ್ತಾಯ 
ದಿಂದ ತಡೆ: (8). ೨. ಧ್ವನಿ ಹೊರಡದಂತಾಗು; ಗಂಟಲು 
ಕಟ್ಟು: ಅವರಿಗೆ ದುಃಖದಿಂದ ಕೊರಳುಗಟ್ಟಿತು (ರೂಢಿ). 

[ಕೊರಳು (೮. ಕೊರಲ್‌) + ಕಟ್ಟು] 

ಕೊರಳುಗೊಯಿಕ "ಕೊರಳುಗೊಯ್ಯ' ನೋ. 

ಕೊರಳುಗೊಯ್ಯ, ಕೊರಳುಕೊಯ್ಸು, ಕೊರಳುಗೊಯಿಕ (ನಾ). 
ಕೊರಳು ಕತ್ತ ಕೆಸುವವನು; ಕೊಲೆಗಡಿಕ: ಅವರಿಂಗಜಕಿದಿದನು 
ರಕ್ಷಿಸಲು ಬಂದೈ ಕೊರಳುಗೊಯ್ಯನೆ ಸುಡಲಿ ಧನುವನು ಹಿಡಿಯಲೇಕೆಂದ 
(ನಿಭಾಗ. ೧೦-೯೯-೩೬೪). ಕೊರಳುಕೊಯ್ಯ : *ಕೊರಳುಕೊಯ್ಯ; 
ಕೊಲೆಗೇಡಿ; ಕೊಲೆಗಡಿಕ; ಘಾತುಕ? (cut-throat. 
ಕೊರಳುಗೊಯಿಕ : (8). | 

[ಕೊರಳು (ಆ ಕೊರಲ್‌) * ಕೊಯ್ಯ್ಯ] 

ಕೊರಳುಗೊಯ್ಯೆ (ನಾ). ಕೊರಳು ಕತ್ತರಿಸುವವಳು; ಕೊಲೆ! 
ಗಡಿಕೆ: ಕೊರಳುಗೊಂ್ಬಿ ಯ ಕಾಟದಲಿ ನೆರೆ ಕರುಣಿ ಪರಮಾತ್ಮನನು 
ಕಾಣದೆ ORS, (ನಿಧಾಗ. ೫-೮-೨೧). 

[ಕೊರಳುಗೊಯ್ಯ + -ಎ] 


ಇಂಕನಿ), 


೨೧೯೬ 


15 


25 


30 


35 


40 


45 


ಕೊರಿಪಿಡಿ 


ಕೊರಳುಗೊಳಿಸು (ಕ್ರಿ). ಅಂಕೆಯಲ್ಲಿಡು ; ತಡೆಹಿಡಿ; ನಿಯಂತ್ರಿಸು: 
ಚಿತ್ತವ ತಿರುಹಿ ಹಿಡಿದನು ಮನಕೆ ಬುದ್ಧಿಯ ಹಮ್ಮು ಹಮ್ಮುಗೆಯ 
ಕೊರಳುಗೊಳಿಸಿ ಪರಿಬವಣಿಗೆಯ ಪಾಡಿನಲಿ ಕಾತರಿಸುತವನಿಗೆ ಮೈಯ 
ನಿತ್ತನು ನೀಡಿ ಭುಜಯುಗವ (ಕುವ್ಕಾಅ. ೬-೭೯) ; ಕದಳೀವನವನ (ಕೆಗೆ 
ಬರಿಸಿ... ಸುರೆಗಿಯನು ಸಂವರಿಸಿ ಭಂಗಕೆ ಬರಿಸಿ ಬಳುಕುವ 
ಕೋನಿ ದಾರವ ಕೊರಳುಗೊಳಿಸಿದನಧಟಿನಂತಕಪುರಕೆ ಪಡಿಸಲಿಸಿ 
(ನಿಭಾಗ. ೮-೨-೧೪). [ಕೊರಳು (೮ ಕೊರೆಲ್‌) * ಕೊಳ್ಳ್‌ 4 ಇಇಸ್ಯು] 
ಕೊರಳುಚೌಕ (ನಾ). ಕತ್ತಿಗೆ ಸುತ್ತಿ ಕೊಳ್ಳು ವ ಚೌಕ, ವಸ್ತ್ರ: 
ಆವರು ' ನಾಲ್ಕು ಘಂಟಿಯವರೆಗೆ ಉಣ್ಣೆ ಬಕ ಕೊರಳುಬೌಕವನ್ನು 
ಹೆಣೆಯುತ್ತಾ ಇರಬೇಕೆ (ನಿಬಂಧ. 11, ೪೦೪). 
[ಕೊರಳು (ಆ ಕೊರಲ್‌) + ಚೌಕ) 
ಕೊರಳುದ್ದ, "ಕೊರಲುದ್ದ' ನೋ. 
ಕೊರಳುದ್ದ  _ಕೊರಲುದ್ದಂ' ನೋ. 
ಕೊರಳುಪಟ್ಟಿ (ನಾ). ೧. ಕತ್ತಿಗೆ ಹೊಂದಿಕೊಳ್ಳುವ ಅಂಗಿಯ 
ಭಾಗ; ಜಾಸು ತನ್ನ ಸಮವಸ್ತ್ರದ ಕೊರಳುಪಟ್ಟ ೫ ಮೇಲೆ , 
ಸವರುತ್ತಿದ್ದನು (ಪುನರು. ೨೭). ೨. ಕತ್ತಿ ಗೆಸುತ್ತಿ ಕಟ್ಟು ವ ಬಟ್ಟಿ: (a. 
೩. ನಾಯಿ ಮುಂತಾದ ಪ್ರಾಣಿಗಳನ್ನು ಕಟ್ಟು ವದಕ್ಕಾಗಿ ಅವುಗಳ 
ಕತ್ತಿಗೆ ಹಾಕಿದ ತೊಗಲಿನ ಪಟ್ಟ; ಉುತ್ತಿಗೆಪಟ್ಟಿ, 
(ಕೊರಳು ( € ಕೊರೆಲ್‌) * ಪಟ್ಟ] 
ಕೊರಳುಬ್ಬ ಸ" ಕೊರಲುಬ್ಬ ಸ ನೋ 
ಕೊರಳುಲೆ "ಕೊರಲುಲಿ' ಬೋ. 
ಕೊರಳುವಿಡಿ (ನಾ). ಕೊರಳನ್ನು ಹಿಡಿಯುವುದು; ಕಂಠಗ್ರಾಹೆ; 
ಆಪತ್ತು (?): ತಾ ಹಿಡಿದ ಸೀಮೆಗೆ ಕಲೆವಿಡಿ ಕೊರಳುವಿಡಿ ಬಾರದೆ 
ವ್ರತಮೆ ಘಟವಾಗಿ ಸನ್ಮಾರ್ಗವೆ ಆತ್ಮಸಾಗಿ (ಏಲೇಶ್ವ. ೧೭೦). 
[ಕೊರಳು (ಆ ಕೊರಲ್‌) + ಪಿಡ್ಮಿ] 
ಕೊರಳೇರು (ಕ್ರಿ): ಧ್ವನಿಹುಟ್ಟು ; ಕೂಗು: ಹೂ ಕೆಂದಳಿರುಗಳನ್ನು 
ಸವಿದು ಮೌನವ್ರತವನ್ನುಳಿದು ಕೊರಳೇರಿದ ತುಂಬಿ ಕೋಗಿಲೆಗಳು 
(ನಾಡೋಜ. ೨೩೮). [ಕೊರಳು (ಆ ಕೊರಲ್‌') 4 ಏರು (ಆ ಏಜ್ಯ್‌)] 
ಕೊರಳೋಳಿ (ನಾ). ಕೊರಳುಗಳ ಸಾಲು; ಕಂಠಗಳ ಸಮೂಹ: 
ಕೋದಂಡವನು ಜೀವೊಡೆಯೆ ಮೇಲು ಜಗವಲ್ಲಾಡಿದವು ಕೊರಳೋಳಿ 
ಕೆದಜಂತು ಕುಸಿದನಹಿ (ಕುವ್ಯಾದ್ರೋ. ೪-೫೭). 
[ಕೊರಳು (ಆ ಕೊರಲ್‌) + ಓಳ] 
ಕೊರಳ್ಕಾಪು (ನಾ). ಕೊರಳಿಗೆ ರಕ್ಷೆಯಾಗಿರುವ ಕವಚ: 
*ಕೊರಳ್ಯಾ ಪು, ಕಂಠತ್ರಾಣ' (೧೦೯8೮೬. ಇಂಕನಿ). 
[ಕೊರಳ್‌ (ಆ ಕೊರಲ್‌) ೬ ಕಾಫು] 
ಕೊರಳ್ಕೊಮ್ಮಿಸು (ಕ್ರಿ). ಕೊರಳನ್ನು ಒಡ್ಡು; ಕುತ್ತಿಗೆ ನೀಡು (?): 
ಎನ್ಮುಯ ವಂಶ ದಿಕ್ಕರಿಗಳೆಂಟುಮಿಳಾತಳಭಾರಮಂ ಕೊರಳ್ಳೊಮ್ಮಿಸಿ 
ಪೊತ್ತು ನಿತ್ತರಿಸುತಿರ್ದೇಡಂ (ಬಾಧಪು. ೪-೮೩). 
[ಕೊರಳ್‌ (ಆ. ಕೊರಲ್‌) * ಕೊಮ್ಮಿಸು?] 
ಕೊರಿ (ನಾ). ತುಂಡಾದುದು; ಮುಳ್ಳುಕಂಟಯಿಂದ ಕಡಿದು ತಂದ 
ದೊಡ್ಡ ಶಾಖೆ: (1). [ಆ ಕೊಜಕ್ಕಿ] 
ಕೊರಿಕುಂದ "ಕೊಜಾಕುಂದ' ನೋ. 
ಕೊರಿಗೊರಿ (ನಾ). ಒಂದು ಬಗೆಯ ಮೂಲಿಕೆ: 
ಕೋಗಿಲು, ಕೊರಿಗೊರಿಯಸೊಪ್ಪು? (ಓಷಧಿ. ೪೦). 
ಕೊರಿಪಿಡಿ (ನಾ). ತೊಂದರೆ; ಪೀಡೆ; ಹಿಂಸೆ: (೪). 
[*- ಮರಾ. ಗುರಪಟಾ, ಗುರಫಟಾ?] 


ಇಕೆೊೋಕಿಲಃ- 


(7) 


ಕೊರಿಪೋಗು 
ಕೊರಿಪೋಗು (ಕ್ರಿ). ಕತ್ತರಿಸಿಹೋಗು; ನಿಂತುಹೋಗು : 
ಆಲಿಿತ್ತೋನ್‌' ಪಣ್ಣು ಮಹಾಸಾಕ್ಕು ಒಳ್ಳ್ಕಲ್ಕೊರಿಪೋಗುಗೆ 


(ಎಕ. ೩೬೪, ತಿರುಮ. ೧೫೧-೯; 7). 
ಕೊರಿಯಿಸು "ಕೊಟ್‌ಸು' ನೋ. 
ಕೊರಿನಿ "ಕೊಅವಿ' ನೋ. 
ಕೊರುಮೆಲ್ಲಿ (ನಾ). ಒಂದು ಊರಿನ ಹೆಸರು: ಅಗ್ರಹಾರೀಕೃತಃ 

ಕೊರುಮೆಲ್ಲಿನಾಮಾ ಗ್ರಾಮಃ (ಇಆ. ೫1೪, ೫೪-೧೦೩ ; 944). [2] 
ಕೊರುಲ (ನಾ). (?); ಮಹಾಜೀವರೆ ದೇವಜೂವಿನೆಲ್ಯಾಪತ್ತರೆ 

ಲೊಂದು ಕೊರುಅಕಿ ಊರಲೊಕ್ಕ ಲಲೊನ್ನು ಪೊಜಕಿಯುಂ` “ಪತ್ತು ಕೊಳಗ 

ಭತ್ತಮುಂ (ಮೈ ಆರಿ. ೧೯೪೬, ಹತ 1032). [2] 
ಕೊರಿ "ಕೋಲೆ? ನೋ. 
ಕೊರೈ, ಗೊರೆ; (ಕ್ರಿ). ಗೊರಕೆ ಹೊಡೆ: *ಕೊರೆ-ನಿದ್ರಾಂಗೆ ಧ್ವನೌ'' 

(ಗೊರಕೆಹೊಡೆ) * (ಶಮಧಾ) ; ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವುಣ್ಮುವ 

ಲಾಳೆಯ ಲೋಳೆಗಳ್‌ ಪೊನ ಲ್ವರಿಪುವು (ಪಂಪಭಾ. ೪-೧೦೦); 

ಕೊರೆದುಂ ಸುಯ್ದುಂ ಸಾಸ ನಿದ್ರೆಯನೆ ಳೆಡಿಪ. (ಧರ್ಮಾಮೃ. ೨-೫೪). 

ಗೊರೆ: ಕೋಟ ್ಹಡಿಂಡಿಮಗಳನು ಬಾರಿಸೆ ಗೋಟು ತುಂಬಿತು 

ಜಗದ ಕಿವಿಗಳ ಪಾಟಿ ಹೊಟ್ಟಿತು ಕೇಳನಾ ಖಳಗೊರೆದು ತೆಕ್ಕುತಿರೆ 

(ಕೌಶಿರಾ. ೨೪-೪) ; ಸರಿಯಾದ ಜೋಡಿಯೆ ಈ ಗಂಡಹೆಂಡಿರು... 

ಅಹುದಹುದೆಂದನು ಗೊರೆಯುವನೀತನು ಈಕೆಯೊ ಶಕಕೆಪ್ಪಿಯಂತೆ 

(ಇಂಚಾಪ.೧೨೭-೨೫); ನಾನಾಸಾಹೇಬ ಸ್ವಲ್ಪದೂರದಲ್ಲಿ ಮಲಗಿಕೊಂಡು 

ಸೂರು ಹಾರಿಹೋಗುವ ಹಾಗೆ ಗೊರೆಯುತ್ತಿದ್ದೆ (ಬದುಜ. ೧೭೧). [?] 
ಕೊರ್ಕೆ "ಕೊಟ? ನೋ. 
ಶೊರಕ್ಕಿ "ಕೊಲಕ್ಕಿ' ನೋ. 
ಕೊರ, (ಕೊಟ್‌? ನೋ. 
ಕೊರೆ, "ಕೊಟ್‌? ನೋ. 
ಕೊರೆ. (ನಾ). ದಂಡೆ; ತೀರ; ತಟಿ: ಸರ್ವರೂ ಗೊಬ್ಬರವನ್ನು ಕೂಡಿಸಿ 

ತಮ್ಮ ಹೊಲಗಳಿಗೂ ತೋಟಗಳಿಗೂ ಕೆರಿ ಕೊರೆಗಳಿಗೂ.. . ಹಾಳೆಬೇಕು 

(ಕೃಷಿಪ್ರ. ೪೭); ಗರಸಿನ ಕೊರೆಯ ಮೇಲೆ ಒಂದೆರಡು ಸಲ ಅವರಕಾಲು 

ತಂದು. ಸರ್ರನೆ ಜಾರುವಂತಿತ್ತು (ರಕ್ತಧ್ವ. ೧೫೨). («೬ ಕೋರೆ?) 
ಕೊರೆಕಂಬಿ (8). ಕೊರೆಯುವ ಸಾಧನ: *ತೆಳುವಾದ ಮೊನೆ ಸಲ 

ಕರಣೆ; ಕೊರೆಕಂಬಿ? (stylet. ಇಂಕನಿ). 
[ಕೊರೆ (ಆ ಕೊಟಕ್‌) + ಕಂಬಿ] 
ಕೊರೆಕರೆ (ನಾ). ಕೊರೆಯುವ ಅಂಚು; ಮೊನಜಾದ'ತುದಿ (?): 
ಅಲ್ಲಿ ಬಯಕೆ ಸಲಾಕೆ ಮೇಲೆ ತೇಲುವ ಹೆಣ್ಣ ಕಣ್ಣಕೊರೆಕರೆ ಮಾಯೆಗನ್ನಡಿ 
ಯಲಿ ತಿರೆತೆರೆವ ಸರಿವ ಹೊಸ ಹೊಸ. ಲೋಕಲಾಳಿಯಲಿ ಇಂದ್ರ ಜಾಲದ 
ಮಿಂಚುದಾರಗಳಲಿ (ನಡೆಬಂ. .೪೦-೬). 
(ಕೊಕ್ಕೆ (ಆ. ಕೊಜಕ್ಕಿ) + ಕಕ್ಕೆ] 
ಕೊರೆತೆ "ಕೊಟ್‌ತ' ನೋ. 
ಕೊರೆದಿನ (ನಾ). (ಕೆಲಸಗಾರನು) ಕೆಲಸಕ್ಕೆ ಬಾರದೆ ತಪ್ಪಿಸಿ 
ಕೊಂಡದಿನ, --ಉಳಿದ ದಿನ: (ಕಿ) 
[ಕೊರೈ (ಆ ಕೊಜಕ್ಕಿ) + ದಿನ] 
ಕೊರೆನೋಟಿ (ನಾ). ಕೀಕ್ಷೃವಾದ ನೋಟ; ಹರಿತವಾದ ದೃಸ್ಟಿ : 
ಸಾಹೆಯೊಳ್‌ ತೀಡಿದ ಮಾರನ ತೀರಿನಂತಿರುವ ಕೊರೆನೋಟ 

(ಸೌಗಂಧಿ. ೨೨೪-೬). [ಕೊರೆ (ಆ ಕೊಜಕ್ಕಿ) ೬ ನೋಟ] 
ಕೊರೆಪ್ರಾಣ (ನಾ). ಕುಗ್ಗುತ್ತಿರುವ ಜೀವ; ಹೋಗುತ್ತಿರುವ 

ಪ್ರಾಣ: (ಕ). [ಕೊರೈ (ಆ ಕೊಜಕ್ಕಿ) * ಪ್ರಾಣ] 


[< ಕೊಆಕ್ಕಿ * ಪೋಗು,] 


೨೧೯೭ 


25 


40 


45 


ಹೊರ್ಬುಗೆಳೆ 


ಕೊರೆಬೀಳು (ಕ್ರಿ). ಕೊರತೆಬೀಳು; ಕಡಮೆಯಾಗು : ರಾಮಾಯಣ 
ಮಹಾಭಾರತಗಳು ಕೊರೆದೀಳದ ಗಣಿಗಳ ಹಾಗೆ (ಆಹಲೈ. ೩ ಪ್ರಸ್ತಾವನೆ). 
[ಕೊಕ್ಕೆ (ಆ ಕೊಆಕ್ಕಿ) ೬ ಬೀಳ್ಕು (ಆ ಬೀಯ್‌್‌)) 
ಕೊರೆಮೂಗಿ (ನಾ). ಕೊರೆಯಾದ ಮೂಗುಳ್ಳವಳು: ಅಣ್ಣ ನಿನ್ನಾ 
ಹೆಂಡ್ತಿ ಆರೆಮೂಗಿ ಕೊರೆಮೂಗಿ (ಹಳ್ಳಿಯ. ೧೦೫). 
[ಕೊಕ್ಕೆ (ಆ ಕೆೊಆಕ್ಕಿ) * ಮೂಗು + ಇಣ್ಯು] 
ಕೊರೆಯ (ನಾ). ಕೊರತೆಯುಳ್ಳವನು: ಅಳವಿನುಂ ತಿಳಿವಿನುಂ 
ಕೊರೆಯನಾಂ ನಲ್ಲೆಯಂ ಕಾಣದಳವಳಿದನೆನೆ ಕೇಳ್ತುದೇನಂ 
(ಸೌನಂದ. ೭-೪೬). [ಕೊರೈ (ಆ ಕೊಜಕಿ) + -ಅ್ಯ) 
ಕೊರೆಯಕ್ಕಿ (ನಾ). ಅಳೆಯುವಾಗ ಕೊರತೆ ಬಿದ್ದ ಅಕ್ಕಿ; ಅಳತೆಗೆ 
ಕಡಿಮೆಯಾದ ಅಕ್ಕಿ: (8). (ಕೊರ್ಕೆ (ಆ ಕೊಜಕ್ಕಿ) + ಅಕ್ಕಿ) 
ಕೊರೆಯಿಸು 'ಕೊಟಕಯಿಸು? ಕೋ. 
ಕೊರೆಯುಳಿ (ನಾ). ಕೊರೆಯುವ ಕೆಲಸಕ್ಕಾಗಿ ಬಳೆಸುವ ಸೂಕ್ಷ್ಮ 
ವಾದ ಉಳಿ: *ಕೆತ್ತನೆಗಾರನ ಕೊರೆಯುವ ಉಳಿ; ಕೊರೆಯರುಳಿ 
(Scooper. ಇಂಕನಿ). [ಕೊರೆ (ಆ ಕೊಟಕ್‌) + ಉಳ್ಳಿ] 
ಕೊರೆಸಂಬಳೆ (ನಾ). ಸಂಬಳದಲ್ಲಿ ಕೊಡದೆ ಉಳಿದುದು; 
ಸಂಬಳದಲ್ಲಿ ಬಾಕಿ: (ಕಿ). (ಕೊರೆ (< ಕೊಟಕ್ಕಿ) 4 ಸಂಬಳ] 
ಕೊರೆಸು "ಕೊಟಕಿಯಿಸು? ನೋ. 
ಕೊರೆಸೂಜಿ (ನಾ). ಕೆತ್ತನೆಯ ಕೆಲಸಕ್ಕಾಗಿ ಬಳಸುವ ಮೊನೆಯಾದ 
ಸೂಜಿ: *ಕೊರೆಸೂಜಿ, ಕೆತ್ತುಪುಳಿ” (tching-needle ಇಂಕನಿ). 
[ಕೊರೆ (ಆ ಕೊಆಕ್ಸಿ) * ಸೂಜಿ] 
ಕೊರ್ಕು "ಕೊಕ್ಕ್ಕು' ನೋ. 
ಕೊರ್ಚು,, ಕೊಚ್ಚು (ಕ್ರಿ). ಕತ್ತರಿಸಿ ಹಾಕು; ತರಿದುಬಿಡು; 
ತುಂಡುಮಾಡು : ಖಂಡಿಸಿ ಕೊರೀಡಿಆದಟ್ಟ ಮುಟ್ಟ 
(ದಿವ್ಯಸೂ. ೯-೩೨) ; ಮೃದುಳಪದ ಕಾನನದ ವಿನ್ಯಾಸದೆ ವಿರಳದ ಕಾಷ್ಠ 
ಕೊ ಪಾಕಾಂ. ಕಷ್ಟಕೋ]ರ್ಚುವದೆಂತು ಸುಕುಮಾರಿ ನಡೆವಳೆಂತು 
(ವೆಂಕಾರಾ.೨-೧೨-೩). ಕೊಚ್ಚು: ಹೆಚ್ಚಿದ ಹರುಷವ ಕೊಚ್ಚಿದೆಮಗನೆ 
(ಹಚಕಾ. ೧೨-೩೭ ರಗಳೆ); ದಾನವಕುಳವೆಲ್ಲವ ಕೊಚ್ಚಿ! ಅಂಜಚ. ೧೪-೧೦); 
ಕಿಡ್ಚುಗಿಡಿಗೆದಬುವ ಶಿಳೀಮುಖ ಕೊಚ್ಚಲಿ ಕ ದವಯವವನು 
(ಕುವ್ಯಾದ್ರೋ- ೧೨-೨೧); ಕಚ್ಚ ಬಂದ ಕಂಗಳ ಕೊಚ್ಚಲು ಮಡುವ 
ಧುಮುಕಿದನಂತೆ (ಪುರಂದ. ೨-೧೯-೩). [ಕೊರೆ (ಆ ಕೋಸಿ) + -ಚಂ] 
ಕೊರ್ಚು “ಕೊಚ್ಚು? ನೋ. 
ಕೊರ್ಚುನ್ನ ಕೊಚ್ಚು? ನೋ. 
ಕೊರ್ಚು, "ಕೊಚ್ಚು. "» ನೋ. 
ಕೊರ್ಜು' (ನಾ). ಜು ಬಗೆಯ ಸಸ್ಯ: ಕೊಡಚಗೆ , , 
ಕಹಿಕೊಡ್ಸೀಗೆ ಗಿಡ (ಮೈಔಗಿ. ೪೪-೮೬೬). [?] 
ಕೊರ್ಪು (ನಾ). ಶಸ್ತ್ರವಿದ್ಯೆಯ ವರಿಸೆಗಳಲ್ಲಿ ಒಂದು (?): ಗಮಕಂ 
ಕೊಂಕಾಂಕೆ ರುಂಕಾಳ ತೆವಳಿ ಉಳಿಲಾಗಾರ್ಪು ಕೊರ್ಪಾಂತ ಬಿಂಕಂ 
. ಎಂದೆನಿಪನಿತಜ ವೈಚಿತ್ರ್ಯ ದಿಂ ತಾನೆ ಶಸ್ತ್ರಾಗಮ ಶಿಳ್ಸಾಚಾರ್ಯ 
ನೆಂಬೊಂದೆಸಕದಿನೆಸೆದಂ (ಕುಸುಮಾ. ೭-೬೪). [] 
ಕೊರ್ಬಿಸು "ಕೊರ್ವಿಸು' ನೋ. 
: ಕೊರ್ಬು, "ಕೊರ್ವು? ನೋ. 
' ಕೊರ್ಟು್ನ "ಕೊರ್ವು್ಯ' ನೋ. 


. ಕೊರ್ಜು, 


| ಕೊರ್ಬುಗಳೆ (ಕ್ರಿ). ಕೊಬ್ಬನ್ನು ಕಳೆ; ಸೊಕ್ಕುಮುರಿ : ನಿಬ್ಬರದೆ 


ಬರ್ಸ ಹಯಬಲದಬ್ಬರಣೆಗೆ ಕೊರ್ಬೂಗಳೆದುದಿರ್ಕೇರಿಗೆ (ಚಿಕವಿ. ೨-೯೭). 
[ಕೊರ್ಬು/ (ಆ ಕೊರ್ಪ) * ಕಳ್ಳೆ) 


ರ್ತಿಯಂ ಕೊರ್ವಿಸಲ್‌ (ಲೀಲಾವ.&-೪೬) ; ಅನೇಕೋಳ್ಯಾಂಶುಗಳ್‌ ಶಸ್ತ್ರ 
ದೀಪ್ತಿಗಳೆಂ ಕೊರ್ಪಿಸೆ (ವರ್ಧಪು. ೮-೪೧), ನಸುನಗೆಯ ಬಾಯ್ಸ ನುರ್ದ 
ಸೊಂಪು ಸೊಂಪಂಕೊರ್ಪಿಸಲ್‌: (ಜೆಬಪು. ೧೧-೪೧). ೨. ಹೆಚ್ಚಾಗು; 


ಅ 
೦ 


ಪೆಃಸುತಿರ್ದುದು ಮನದೊಳ್‌ (ವರ್ಧಪು, ೧೨-೩೦). -೩. ಕೊರ್ಬಿ 
ಯಾಡುವ ಡುಂಡುಭಂಗಳಂ ಕಂಡು (ಪಂಚತಂ. 
ಸಾಸ್ಟಾಂಗದಿಂ ತುಳಿಲ್ಲೆಯ್ದುರ್ಬುತಂ ಕೊಬರ್ಬತಂ (ಪದ್ಮರಾ. ೫-೫೩). 


೧೨೩-೨೧); ತಾಂ 


ಕೊರ್ಬುಗುಡು ೨೧೯೮ ಕೊರ್ವುವಡೆ 
ಕೊರ್ಬುಗುಡು (ಕ್ರಿ). ಕೊಬ್ಬಿಸು; ಸೊಕ್ಕಿಸು: ತ ಮ ೪. ಎಲವೊ ಅಧಮಾ ಕೊಬ್ಬಿದೆಯಲಾ (ಬಸಪ. ೨೨-೫೪); ಕೊಬ್ಬಿ 
ಸೆಜಕಿಗೆಯ್ದು ಹಿಮಕ್ಕೆ ಕೊರ್ಬು[ಪಾಠಾಂ. ಕೊಂಬು) ಗೊಟ್ಟಾಲನಂ ನರಿ ಹೆಬ್ಬುಲಿಯ ಕೂಸನು ಬೇಡುನಂದದಿ (ಕುವ್ಯಾದ್ರೋ. ೫-೪೨) ; 
(ಪಂರಾಮಾ ೭-೧೨೩).(ಕೊಬರ್ಬ್ಬು (ಆ ಕೊರ್ಪು,)* ಕುಡ್ಕು (ಆ ಕೊಡ್ಕು)] ಮಾಹಿಸ್ಮತೀಪುರದೊಡೆಯ ತಾಮಸದಿ ಕೊಬ್ಬಿರಲು, ,. ಅವರ ಸಾಸಿರ 
ಕೊರ್ಬುನಡೆ 'ಕೊರ್ವುವಡೆ' ನೋ. ತೋಳ್ಗಳಡವಿಯ ಕಡಿದಾತನೀತ (ನೋಹತ. ೩೭-೨೭). ಕೊರ್ಬು, : 
ಕೊರ್ಮಾತಿ "ಕೊಲವತಿ' ನೋ. ಕ| ೧. *ಕೊರ್ಬು - ಸಮೃದ್ಧ? (ಶಮಧಾ); *ಕೊರ್ಬಿದುದೆಂದು 
ಕೊರ್ಲೆ "ಕೊಅಲೆ' ನೋ. ಪೆರ್ಚುಗೆಯ ಈಚಗ ಳಃ ೨೦) ; ಎಡೆವೊತ್ತಿ ಪೊಕ್ಕು 
ಕೊರ್ವಿಸು, ಕೊಬ್ಬಿಸು ಕೊರ್ಬಸು (ಕ್ರಿ). ೧. ಹೆಚ್ಚಿಸು; ವೃಡ್ಠಿ ಕೆಲನಂಕೊರ್ಬುತ್ತೆಸೆದು ಬಿದಿರ್ದಾರ್ದು (ಕವಿರಾ.೧-೬೬). ೨. ಅನವರೆತಂ 
ಪಡಿಸು; ಬಲಿಸು : ಶ್ರೀಯಂ ಕೂರಿಸಲಾಜ್ಞೈೆಯಂ ಪಸರಿಸಲ್‌ 3 ಮೃಗಮಾಂಸಾಶನಧಿಂದಮೆ ಕೊರ್ಬಿದ... ಈ ತನುವೆಂದಡಿಗಡಿಗೆ 


ಬಲಿ; ಅಧಿಕವಾಗು : ಬಳಿಕವಳ ಕಾಮಾಗ್ನಿ ಕೊರ್ಮಿಸೆ (ಸಾಳ್ವಭಾ 
೧೭-೧೯). ಕೊಬ್ಬಿಸು : ೧. ಅವರೆ ಮನೆಯ ಹೋರಿಯನ್ನು ಚೆನ್ನಾಗಿ 
ಕೊಬ್ಬಿಸಿ: ಬೆಳೆಸಿದ್ದಾರೆ (ರೂಢಿ), ಕೊರ್ಬಿಸು: ೧. ಮರಾಳಂಗಳಂ 
ಪದ್ಮಷಂಡಂ ನಳಿನೀ ಕಾಂಡಂಗಳಿಂ ಕೊರ್ಬಿಸೆ (ಮಲ್ಲಿಪು. ೨-೩೪). 
[ಕೊರ್ಪು; * -ಇಸ್ಕು] 

ಕೊರ್ವು,, ಕುರ್ವು, ಕೊಬ್ಬು: ಕೊರ್ಬು, (ಕ್ರಿ). ೧. ಹೆಚ್ಚಾಗು; 
ಅಧಿಕವಾಗು : ದ್ರುಪದನಂ ತಜಾದೊಟ್ಟದೆ ಕೆಮ್ಮಗಾನಿದಂ ಕಡೆಗಣಿಸಿ 
ರ್ದೊಡೆನ್ನ ARES ತೋಳ್ಗಳ ಕೊರ್ವದೇವುದೋ (ಪಂಪಭಾ. 
೩-೬೬) ; ಪರ್ವಿ ಕೊರ್ನಿ ಸುರ್ವುಗೊಂಡ ಮಾಧವಿಯ ಪೊದಜಕೊಳ್‌ 
(ಪಂಡತಂ. ೨೩೧-೬) ; ದರಹಾಸಜ್ಮೋತ್ಸ್ನೆಯಿಂ ದರ್ಸಕ ವಿಶದೆಯಶಂ 
ಕೊರ್ವೆ (ಜಗವಿ. ೧೦-೧೭). ೨. "ದಪ್ಪ ಧ್ಬನಾಗು ; ತೋರವಾಗು; 
ಬಲಿ: ಬಳೆವ ಮೊಲೆಯಂತೆ ಕೊರ್ವಿ (ಧರ್ಮಾಮೃ. ೨-೧೦೫) ; ನಿನ್ನ 
ಕೊರ್ವಿದ ಕುಚಂಗಳ್ಳೆ ಪೊಣರ್ವಕ್ಕಿ ಗವಸಣಿಗೆ (ನಂಬಿರ. ೧೪-೧೫) | 
.ಉರ್ವಿದ ಮುಯ್ತು ಕೊರ್ವಿದ ಪೆಗಲ್‌ (ಪುಷ್ಪಘು. ೩-೧೫); ನಾಡೆ 
ಕೊರ್ವಿ ಶಿಂತಿಣಿವಣ್ಗಳಾಂತ ಕದಳಂ (ಡೆಬಪು. ೧೧-೨೨). ನಿ. ಉಬ್ಬು; 
ಉತ್ಸಾಹಿಸು : ಕುಣಿವುತಂ ಕುಕಿಲಿಜಕಿವುತಂ ಪರ್ವಿ ಕೊರ್ವುತಂ 
(ಬಸರ. ೧-೩೭); ಘನಹರ್ಸ್ಷದಿಂದುರ್ವಿ ಕೊರ್ಪಿ ಗುರುಚರಣ್ಯದೊಳ್ಬೇಳ್ದು 
(ಪದ್ಮಕಾ. ೧೨-೫೧). ೪. ಸೊಕ್ಕು; ಅಹಂಕಾರಪಡು ; ಮದವೇರು : 
ಅಂತಳವಿಗಲೀಯೆ ಕೊರ್ವಿದ ಕೀಚಕವನಮೆಲ್ಲಮೊಂದಿರುಳೊಳ್‌ ಸಾಹಸ 
ಭೀಮನುದ್ದಾಮ ಕೋಪದೆವದಹೆನ ಜ್ವಾಲಾಸಹಸ್ರಂಗಳಿನಲಕ್ಕಿ ಮೆಟ್ಕೌದೆಂ 
ತಪ್ಪುದು (ಪಂಪಭಾ. ೮-೮೦ ವ); ನೀನಜಕಿಯದೆ ಕೊರ್ವಿ ಚಪಳತನ 
ದಿಂದೆನ್ನ್ನಂ ಮಾನಿಸಿಯೆಗೆತ್ತು ನುಡಿದೈ (ಧರ್ಮಾ ಮೃ. ೩-೧೧೨) ; 
ಅವಯವ ಮಂತ್ರವನೆ ನೆರ್ಮಿ ಕೊರ್ವದಿರು ವೈಭಾಷಿಕಾ (ಸದ್ಮರಾ. 
೧೧-೧೯೭) ; ಹುಟ್ಟು ದರಿದ್ರಗೆ ಬಹಳ ಸಂಪದನರೆ ನೆಟ್ಟನೆ ಕೊರ್ವು 
ವಂದದಲಿ (ನೋಹತ. ೧೭-೫). ಕುರೆ: ೧. ಉರ್ಪಿದನೆ. ನಸು ವಭನನ 
ಜಗದೊಳು ಜರ್ನಿದನೆ (ಸಾನಂಚ್ಮ. ೪-೮೮). ಕೊಬ್ಬು, : ೧. ರಿಪು 
ಸರ್ವದಳ , . . ಕಲ್ಪ ) ಮೇಘದ ಸರಿವಳೆಗೆ ಸಿಗುರೆದ್ದೂ ಕೊಬ್ಬಿದ 
ಕಡಲಿನಂದದಲಿ (ಕುವ್ಯಾಕ ೧೨-೬). ೨. ನಸಿದು ಬೆಳೆಯದೆ 
ಕೊಬ್ಬಿದೊಡ್ಡಿತಹ ತೆನೆಗಳೊಳು (ಸಿದ್ಧರಾ. ೨-3೯) ; ಗರುಡನೆತ್ತಲು 
ಕೊಬ್ಬಿದೊಳ್ಳೆಯಮಜಕಿಯದೆತ್ತಲು (ಕುವ್ಯಾಕ. ೯-೭) ; ಕೊಬ್ಬಿದ ಭುಜ 
ಯೊಗಳದಿ ವೀರರಸದಿಂದುಬ್ಬಿದ ನಿಡುದೋಳ್ಗಳೆಡೆಯ (ಮೊ ಹತ. 
೩೩-೫೭) ; ಕೊಬ್ಬಿದ ಪೊಜನಾಣು ಪಿಡಿನಡು ಕೊಂಕಿದ ಹುಬ್ಬಿನ 
ಪೆಣ್ಣೆಂದು (ಧರಡ. ೨-೪೮). ೩. ಕೂಡಲಸಂಗನ ಶರಣರು ಬಂದರೆ 
ಉಬ್ಬಿ ಕೊಬ್ಬಿ ಹರುಷದಲೋಲಾಡುವೆ (ಬಸವ. ೩೭೭); ಕಲಿತನದ 
ಮಸಕದಿಂದುಬ್ಬುವರ್‌ ಕೊಬ್ಬುವರ್‌ (ಜೆಬಘು, ೩೯-೨೪). 


15 


; ಕೊರ್ವುವಡೆ, ಕೊರ್ಬುವಡೆ (ಕ್ರಿ). 


| 
| 
| 


45 


೪. “ಜಂಭತಿ- ಕೊರ್ಬಿದಪಂ* (ಕಾಶಕೃ. ೭೭); 
ಕುಡಿದು ಕೊರ್ಬನೆಯವಂ (ಪವ್ಮರಾ. ೧೧-೬೪). 
[ದೇ.1 ತಮಿ. ಕೊಲುಪ್ಪು; ತುಳು. ಕೊಬ್ಬು; ತೆಲು. ಕ್ರೊಫ್ರು,ಕೊಪ್ಪ) 


ಮದ್ಯಮಂ ಸಲೆ 


ಕೊರ್ವು,, ಕೊಬ್ಬು, ಕೊರ್ಬು,, ಗೊಬ್ಬು (ನಾ). ೧. ಹೆಚ್ಚಳ, 


ಆಧಿಕ್ಯ; ಸಮೃದ್ಧಿ : ಪುರ್ನಿನ ಕೊರ್ವು ಕರ್ವುವಿಲ್ಲಂ ಕೀಳ್ಕಾಡೆ 
(ಗಿರಿಕ, ೨-೧೦೫ ವ) ; ಪೂರ್ವಕರ್ಮಾರ್ಜಿತ ಭವಂಗಳ ಕೊರ್ವನಡಗಿಪ 
ಮಗನೆ ಬಾರಾ (ಬಸಪು. ೨೪-೩೭) , ಮೊಳೆಯಿಡುವಗೆಯ ನೆಡುವ 
ನೀರೂಡುವ ಕಳೆಗೀಳ್ವ ಕೊಬ್ಬನಗ್ಗಿಸುವ ಬೆಳೆಗಾಯ್ವ. . . ಪಾಮರೀಜನ 
(ಶ್ರೀಪಾಲ. ೧-೪೮); ತೋಳ್ವಲದ ಕೊರ್ನಿನುರ್ನಿಂದೆಯುಂ 
(ಮರಾಚ. ೨೮-೧). ೨. ಸೊಕ್ಕು; ಅಹಂಕಾರ; ಮದ: ಬಲ್ಲಾಳಪ್ಪನ 
ಕೊರ್ವುಂ ಜಡಿದಾಳಾಪಂಗೆಯ್ದು ಕೆಡಿಸಿದಂ ನೈಪಸುತನೇ 
(ಧರ್ಮಾಮೃ. ೨-೮೮); ತಾರಕ ದನುಜನ ಕೊರ್ವು ಪರ್ವಿತುರ್ವೀತಳಮಂ 
(ಗಿರಿಕ, ೬-೨); ವಾದಮುಖದಿಂ ಸೋಲ್ಕವಂ ಕೊರ್ವನುಳಿದಾತ್ಮಮತ 
ದಾಚರಣಮಂ ಬಿಸುಟ್ಟು (ಪದ್ಮರಾ. ವ ಕೊಬ್ಬು ಬ್ಬು: ೧. ಕೊಬ್ಬಿ 
ನಾಳೆಚ್ಚಾಡಿ ತಿಕ್ಕಿದ ಮಂಡಿ ಚಂಡಿಸದೆ ; ಕುವ್ಕಾಭೀ. ೪-೧೨) ; ತಂಬೆಲರ 
ಕೊಬ್ಬು ಬನಬನದ ಸೌಭಾಗ್ಮಂ (ಚೆ ಬ ಪು. ೪೫-೧೬). ೨. ಜ್ಞಾನದ 
ಉಬ್ಬು ಕೊಬ್ಬಿನಲ್ಲಿ ಉಲಿವುತ್ತಿಪ್ಪವರೆಲ್ಲರು (ಅವಚಂ. ೧೦೬-೪೮೨); 
ಅಳಿಬಲವನಂಜಿಸಿದ ಕೊಬ್ಬುಗಳಕಟ ನಮ್ಮೊಡನೆ (ಕುವ್ಯಾದ್ರೋ.೧೩-೧೦); 
ಕೂಳು ಕೊಬ್ಬಿಲಿ ಉರಿವವಳ ಗಂಡ ಹೇಳಿದ ಮಾತ ಕೇಳದೆ ವಿೀೀಜುವವಳ 
(ಪುರಂದ. ೧-೧೪-೨) ; ಗಬ್ಬಿತನದೆ ಘನಗರ್ವದಿ ಮಲೆವರಾ ಕೊಬ್ಬ 
ಮುರಿದು (ಸಾಂದಕಾ. ೧-೬೧). ೩. ನೆಣ;- ಮೇದಸ್ಸು; ಚರ್ಬಿ: 
ಅಂತು ಕೊಬ್ಬಿಂಬ ಕಿಟ್ಟ ಮುದುರೆ ಪಸುರ್ವಣ್ಮವೆಂಬ *ಳೆಕೆ ಕಟಲೆ 
ವಿರಹಾಗ್ನಿಯಿಂ ಕಾಯ್ಕಿ (ಲೀಲಾವ. ೧೦-೩೭ ವ); ತುಂಡ ಮುಂಡಗಳು 
ಮಿದುಳು ರೋಹಿತ ಕೊಬ್ಬು ಖಂಡವ ಮನದಣಿ ವನಕ ಉಂಡು 
(ಮೋಹತ. ಕೊಬ್ಬು, : ೧. ಅಣಂ ಮಬ್ಬದುರಿವ 
ಮದನಾಗ್ನಿಯ ಕೊರ್ಬು (ಆದಿಪು. ೯-೫೬) ; ಇದು ಶರಣರ ಘನತ್ವಂ 
ದೇವಯಿದು ಭಕ್ತರ ಮಹತ್ವಂ ದೇವಯಿಂದು ನಿಮ್ಮವರ ನಿತ್ಯತ್ವದ 
ಸಿರಿಯ ಕೊರ್ಬು (ಸಾನಂಚ. ೮-೨). ಜಿ, *ಕಡಃ - ಕೊರ್ಬು* 
(ಕಾಶಕೃ. ಗೊಬ್ಬು ೨. ಎದ್ದು ಹೊಡಿಯುದಕ ಗೊಬ್ಬು 
ನಿನ್ನಲ್ಮಿಂಟು (ಲೋಕಗೀ. ೧೩೫). [ಆ ಕೊರ್ವು,) 
ಹೆಚ್ಚಾಗು; ಕೊಬ್ಬು; 
ಬಲಿ: ವಿದೇಹಿಗದೇಂ ಪೃಥು ಕುಚಯುಗದೊಡನೆ ಕೊರ್ಪು [ಪಾಠಾಂ. 
ತೋರ್ಪು] ವಡೆದುದೊ ಮಧ್ಯಂ (ಸಂರಾಮಾ. ೪-೨). ಕೊರ್ಬುವಡೆ: 
ಸೂಕ್ತಿಸುಧಾಪ್ರವಾಹದೊಳ್‌ ಕೊರ್ಬುವಡೆದು (ಕುಸುಮಾ. ೧೫-೮೯). 
[ಕೊರ್ಪ + ಪಡೆ] 


೪೦-೭೧). 


೨೩). 


ಕೊಲ್‌, ೨೧೯೯ ಕೊಲಿಗೆನ್‌ 


ಕೊಲ್‌, ಕುಲ್ಲು, ಕೊಲು, ಕೊಲ್ಲು (ಕ್ರಿ). ಕೊಂದ (ಭೂತಕೃ). 

೧. ಸಾಯಿಸು; ಪ್ರಾಣ ತೆಗೆ, ವಥೆಮಾಡು: ಈ ಧರ್ಮಕ್ಕೆ ಬಕ್ರ 

ಬಪ್ಪೊ 0 ಬಾರಣಾಸಿಯುಳ್‌ ಸಾಸಿರ್ವ್ವ ಪಾರ್ವ್ವರುಂ ಸಾಸಿರಂ ಕನಿಲೆಯಂ 
ಕೊಲ್ಲದುದೆ 
ಕೊಲ್ಲೆಂ ಬಿಸುಡಾ 
ಯುಧಮಂ ಪುಲ್ಲಂ ಕರ್ಚು (ಕವಿರಾ.೩-೨೦೦); ಗರ ಮುಟ್ಟಿ ಕೊಲ್ಲುಮಿದು 
ನಿಜ ವಿರೋಧಿಯಂ (ಪಂಪಭಾ. ೧-೧೦೩) ; ಕೊಲಲ್ಬರ್ಪಂಗಿದಿರ್ವೋದ 
ಕೆಂಬಂತೆ (ಧರ್ಮಾನ್ಳು. ೨-೧೪೯). ೨. ಪೀಡಿಸು; ನೋಯಿಸು; 


ಕೊನ್ನ ಪಾತಕನ ನಕ್ಕೆ (ಮೈಆರಿ. ೧೯೩೬, ೫೩-೫೫ ; 
ಕಮ್ಮ ಮಾಡೀತು. ನಂಜಿ (ವಡ್ಡಾರಾ. ೧೧-೨೬) ; 


; 550) ; 


ಪೇಸದೆ ಪಾರ್ವ್ವರಂ ಗೊರೆವರಂ ಗೋಬ್ಯನ್ನನುಂ ಪೆಣ್ಣಿರೆಂ ತವೆ 


ಕೊನ್ಹಿ ಕ್ಕಿದ ಪಾಸಮೆಯ್ದು ಗುಂ (ಸೌಇಇ. X1-i, 6೪-೩೬; 1039). 
ಚೊಂದುಕೂಗು5 ಕೊಂದು ತಿನ್ನು; ತಿಂದುತೇಗು: ಇಟ್ಟಳಮಾಯ್ತುರ 
ಚಲ್ಲಿ ಕೊಂದು ಕೂಗಿತು ಕಲ್ಲಿ, (ಕಾವ್ಯಾವ. ೬೧); "ಇಟ್ಟು _ಪರಗು 


ವುದುಂ ಕೊಂದು ಕೂಗುವುದುಂ ತಿಂದುತೇಗುವುದುಂ (ಸುಕದ 
೧೧-೪೬ ವ); ಅಗ್ಗಳ ಮೆನೆ ಕೊಂದುಕೂಗುವನರಾತಿಬಳಂ ತಲೆದೋಜಕೆ 
ಬನಿನ್ಮಿಗಂ (ಸೌಇಇ. ೫೫, ೬೬-೩೩; 1118), ಮನಸಿಜನ ಮಾಯೆ ವಿಧಿ 
ವಿಳಸನದ ನೆರಂಬಡೆಯೆ ಕೊಂದು ಕೂಗದೆ ನರೆರಂ (ಯಶೋಚ. ೨-೬೧). 


ಹಿಂಸೆಮಾಡು; “ಕೊಲ್‌ ಎ ಹಿಂಸಾಯಾಂ? (ಶಮಧಾ); ಎಲೆ 
ಚಂದ್ರಹತಕೆ ಮದನನ ಬಲದಿಂದಂ ಮೇಲೆವರಿದು ಕೊಂದಿಂತೆಸ್ಸ್ನಂ 
ನಿಲಲಣಿಯೆ (ಕಾದಂಉ. ೬೧೨); ಆಯೆಂಗಿಡೆ ಕಾಮಂ ಕೈಗಾಯದೆ | 
ನಿಂದಾರ್ದು ಮುತ್ತಿ ಕೊಂಡೆಪನ್‌ (ಧರ್ಮಾಮೃ. ೩-೧೭೮). ಕೊಲ್ಲು, : 
೧. ಆತ್ಮಜರುಗಳ ಬೇಗೆಯಲಿ ಕುಲ್ಲುತಲಿ ತಾಮುನ್ನ ಬದುಕಿದುದೆಲ್ಲವನು 
ನೆನೆಯುತ್ತ (ಪ್ರಹ್ಲಾಚ. ೪-೫೪) ; ನಾಚಿಕೆಯನ್ನೂ ಹೊಟ್ಟಿಯುರಿಯನ್ನು 
ಅನುಭವಿಸಿ ಕುಲ್ಲುವುಡು (ಸಾಓಜೀ. ೮೩). ಕೊಲು : ೧. ಕೊಲುವಂ 
ಗೆಲುವಂ ಕಲಿ ನರೆಸಿಂಹಂ (ಮೈಆರಿ, ೧೯೩೦, ೧-೨೮; 11737); 
ಕಳಬೇಡ, ಕೊಲಬೇಡ (ಬಸವ. ೨೬೫); ಶಿಶುವನಿಜವರೆ ಪಶುವಂ ೧೫೩-೩ ; 1000), [?) 

ಕೊಲುವರೆ (ಬಸರ. ೪-೩೬) ; ಕೊಲುವವೈ ಕಾಗೆಗಳಕಟ ಕೋಗಿಲೆಯ ಕೊಲ (ನಾ). ೧. ಕುಲ; ವಂಶ: ಆ ಕೊಲದೊಳೊರ್ವ್ವ ಶದ್ಮಿನಿ 
ನಿದ್ರಾಭರದೊಳಿರ್ದೆರ ಲೋಕೋನ್ನತ ಪುಟ್ಟ ಲಣದು (ಕ. 1, ೨೫-೫೦; 1186) ; ತೇಕಲ ಸೀಮೆ 


[ದೇ. | ಶಮಿ. ಕೊಲ್‌; ಮಲ. ಕೊಲ್ಲು; ತೆಲು, ಕೊಲ್ಲು; 
0| ಕೊಡ. ಕೊಲ್ಲ್‌) 
ಕೊಲ್‌, "ಕೋಲ್ಡ್‌? ನೋ. 
ಕೊಲ್‌, (ನಾ). ಕೋಲು; ಗಣೆ; ಗಳೆ. "ಕೊಲ್ಲಟಿಗ' ಪರಾ. 
[ಆ ಕೋಲ್ಡ್‌] 
ಕೊಲ, (ನಾ). ಒಂದು ಸ್ಥಳದ ಹೆಸರು (?) : 
15 ರಾಜೇಂದ್ರ ಚೋಳದೇವರ್‌ ಪ್ರಿಥಿವೀ ರಾಜ ಂಗೆಯ್ಯುತ್ತಿಕೆ .ಕೊಲದ 


ದ್ರ 
ಮುಿವಕಾದಿತ್ಮಳಾಯ್ವರಾದಿತ್ಮ ಚೆಲ್ವರಸರ ಮಗ (ಎಕ, ೫, ಚಿಂತಾಮ, 


- 


ಶ್ರೀಮತ್‌ ಗಂಗೆಗೊಂಡ 


ಮಂಸಿಯನು (ಕುವ್ಕಾ ಸ. ೧೪-೧೨೨) ; 
ವದುಚಿತವೆ (ನಳಡ. ೨-೨೦). ೨, ಕೊಲುವಾ ಕೂಟವು ನೆಪ್ಟಮಪ್ಪ |20 ವೊಳಗಣ ಉಳ್ಳೆಯರ ಹಳ್ಳಿ x ಇ ಕೊಲದ ತಂಬಿಗೆ ಸರ್ವಮಾನ್ಮದ ಭಟ 
ಕೆಲಸಂ... ಫಲದ ಭ್ರಾಂತಿಯ ಕೋರ್ಪೈದೈ (ಸೋಮೇಶ. ೨೩). ವೃತ್ತಿಯಾಗಿ ಕೊಟ್ಟೆ ಉ(ಎಕ. ೫, ಮಾಲೂರು. ೩೫-೫; 1525). ೨. ಗುಂಪು; 


೩. ಹಾಳುಮಾಡು ; ವ್ಯರ್ಥವಾಗಿ ಕಳೆ: "ಎಲೆ ಯುಧಿಸ್ನಿರ' ಬಿಲ್ಲ 
ಹಿಡಿ ನರಹುಳುಗಳಿವದಿರ ಕವಿಸಿ ಕಾಲವ ಕೊಲುವುದೇ ಸಾಕಿನ್ನು 
ಕೈವಶವಾದೆ ನಿಲ್ಲೆನುತ (ಕುವ್ಕಾದ್ರೋ. ೨-೪೩), ಕೊಲ್ಲು: ೧. ಕಲ್ಲ 
ನಾಗರ ಕೆಂಡರೆ ಹಾಲನೆಜಕಯೆಂಬರು, ದಿಟದ ನಾಗರೆ ಕಂಡರೆ 
ಕೊಲ್ಲೆಂಬರೆಯ್ಯ (ಬಸವ. ೧೯೪); ಚನ್ನ ಮಲ್ಲಿಕಾರ್ಜುನಯ್ಯ ಕೊಲ್ಲು 
ಕಾಯಿ ನಿಮ್ಮ ಧರ್ಮ (ಮಹಾದೇ. ೨೨) ; ಎನ್ನುವಂ ಪಶಿ ಕೊಂಜೊಡಂ 
ಕೊಲ್ಲಲಿ (ಬಸಪು. ೧೩-೨೫), ಅಹವಡೊಳು ನಿನ್ನ ಕೊಲ್ಲುವ ಕ್ರೂರಿ 
ಬಂದಪನು (ಮೋಹತ. ೨೧-೬೮), ೪. ಹೊಡೆ; ಪೆಟ್ಟುಕೊಡು: 
ಕಾಲು ತಂದು ಕೇಲಿನೊಳಗೆ ಅದ್ದಿ ಭೋದನಮ್ಮ ಕೋಲ ತಂದು ಕೊಲ್ಲ 


ಸಮೊಹ: ಮೃಗಮಾರಣಮಿಲ್ಲದಲ್ಲಿ ಯೆಲ್ವಿನ ಕೊಲ್ಲ ಮಿಬ್ಲದಲ್ಲಿ.. . 
ಶಬರಂ ಸುಖಮಿರ್ಪಂ (ಅರ್ಧನೇ. ೩-೭೭). [ಆ ಸಂ. ಕುಲ] 
ಕೊಲಂಜಾಬೇರು (ನಾ). ಒಂದು ಬಗೆಯ ಮೂಲಿಕೆ: 
25 (ಮೈಡಗಿ. ೪೭-೯೪೨). 2] 
ಕೊಲಜ (ನಾ). ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು; ವಂಶಜ: 
ತೈಲನಲ್ಲದೆ ಪೆಅನಾ ವೊಂ ಏಕ್ಕಿ ನೋಟ್ಚ ಡಿರ್ತಲೆಗೊಲ 
(ಪಾಕಾಂ. ಗೋ)]ಜಂ (ಕಾವ್ಯಾವ. ೨೧೧) ; ಒಡಿಪೊಡಿಸಿ ಅರೆಮನೆ 
ಪುಗುವರಾ ಅಬ್ಬೆ ಆಳ್ಮೆನ್‌ ಕೊಲಜರ ಮುಗಸುರಿಗೆಯೊಳ್ತುವನ್‌ 
50 ಸ್ವಾಮಿಘತಕರ ಬೆನ್ನಮ್ರೊಆ್ರೊನ್‌ (ಸೌಇಇ. 120-1, ೧೬-೨೦; ?). 


ಹೋದರೆ ಅಮ್ಮ ಲೀಲೆಯಿಂದ ಓಡಿಪೋದನನ್ನು (ಪುರಂದ. ೫-೫೦-೧); [< ಸಂ. ಕುಲಜ] 
ವಿಶ್ವಾಮಿತ್ರಗಂ ನಾರಿಯರು ಮೊರೆಯಿಡಲ್‌' ಮಕ್ಕಳಂ- ಕೊಂದುದಕೆ ಕೊಲಜೆ (ನಾ). ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು; ಕುಲೀನೆ : 
ಕ್ರೂರಮುನಿ ಕೋಪಮಂ ತಾಳ್ಗ (ತುರಂಗ. ೩೨-೨೩). | (ಕಿ). [ಆ ಕುಲಜೆ) 

ಕೊಂದಾಟ - ೧. ಕೊಲ್ಲುವಿಕೆ; "ಕೊರೆ: ಕೊಂದಾಟಿಷಿಂ| | ಕೊಲತ್ತೂರ್‌ (ನಾ). ಒಂದು ಊರಿನ ಹೆಸರು: ತಶೋತ್ತರೇ 
ಧೂಮನುಂ ನಿಫುಣರ್‌ ಕಂಡರೆ ಪೋಗರೈ (ಸೋಮೇಶ.. ೬೮). |35 ಉತ್ತಗ್ರಾಮಸ್ಮ ಕೊಲತ್ತೂರ್ನಾಮ ಗ್ರಾವಂಸ್ಮ (ಎಕ. ೫, ಮುಳಬಾ. 


೨. (ಪಗಡೆ ಮೊದಲಾದ: ಆಟಗಳಲ್ಲಿ) ಕಾಯಿಯನ್ನು ಹೊಡೆ 
ಯುವುದು, ಕೊಲ್ಲುವುದು: ಕೊಂದಾಟವುಂಟು ಪಗಜೆಯೊಳು 
(ಶಾಂತೀಡ. ೬-೯). ಕೊಂದಾಹು-ಇ ಬಡಿದಾಡು ; ಹೊಡೆದಾಡು : 
ಮುಂದಾದೆ ವರ್ಣವ ಹಿಂದಾದುದೆಂಬಾಗ ಕೊಂದಾಡದಿಹರೆ 
ಕರ್ಮಿಗಳು (ಧರಡ, ೬೧-೧೫). ಕೊಂದಿಕ್ಕಿಸು - ಕೊಂದುಹಾಕೆಸು; 
ಸಾಯಿಸು: ಹೊಹೋ ಕೊಂದಿಕ್ಕಿಪಂ, ಸುಕ್ಕಿಪಂ (ಎಕ. ೪॥ಃ, 
ಸಾಗರ. ೧೦೯೯-೩೦; 1049). ಕೊಂದಿಕ್ಕು - ಕೊಂದುಹಾಕು; 
ಸಾಯಿಸು: ಲಂಪಳರಪ್ಪೆ ಮ್ಮಂದಿಗರಂ ಬಗೆವಂದದೆ ಕೊಂದಿಕ್ಕವೆ 
ಸೆಕಳವಿಷಯ ವಿಷಮ ವಿಸಂಗಳ್‌ (ಆದಿಪು. ೪-೭೩); ಮುನಿದಿರ್ಪ 
ತ್ತೊಂದು ಸೂಟ್‌ ಕ್ಷತ್ರಿಯರನಅಸಿ ಕೊಂದಿಕ್ಕಿದಾ ರಾಮನಿಂದಿತ್ತ 
ನಕೀಂ 


೧೫೭-೩೮; 338 1). "ಕೊಳತ್ತೂರ್‌? ಪರಾ. [?* ಊರ್‌] 
ಕೊಲದುಗದ್ದೆ (ನಾ). ಒಂದು ಬಗೆಯ ಗೆಡ್ಡೆ (9): ಎರೆಗಜ್ಜಿ 
ಸ್ಥಳದಲು ಮಾನ್ಮವಾಗಿ ಕೊಲದುಗದ್ದೆ ಖ ೧ (ಎಕ. ೫೪1, ಚಿಕ್ಕನಾ 
೧೦೩-೧೨; hail (ಕೊಲದು 1 ?+ ಗೆದ್ದೆ (ಆ ಗಟ್ಸಿ)] 
“| ಕೊಲಾರಿ "ಕೊಲ್ಲಾರ' ನೋ. 
ಕೊಲಿಕೆ, ಕೊಳಿಕೆ (ನಾ). ಕೊಂಡಿ; ಕುಣಿಕೆ: (8). ಕೊಳಿಕೆ: 
ದ್ವಿತೀಯಾಕ್ಷರ ಪ್ರಾಸವೆಂಬುದು ಕೊಳಿಕೆಯುಳ್ಳೆ ಸರಿಗೆ (ಸಂಶೋಧ ೧೨೬). 
[ದೇ.॥ ತಮಿ. `ಕೊಳುತ್ಳಿ; ಶುಳು. ಕೊಂಕೆ; ತೆಲು. ಕೊಲಿಕಿ, ಕೊಲ್ಕಿ] 
ಕೊಲಿಗನ್‌ (ನಾ). (?): ಪಬ್ನ್ನ ನನ್ನಿ ಕೊಜಕೆಯ ಮೂಡೈ ಕಡೆಗೋಡತ್ತಿ 
45 ಬಲಗೈ ನಡದು ಕಲ್ಮಲರುಳಿ ಕೊರಿಗನ್ನೆ. ಲ ಕಾರಜಕಎ ಇಟ್ಟಿಗೆ ಸೊಜೆಎ 
(ಎಕ. 2 (5), ಚಿಕ್ಕಬ. ೬೬-೨೦ ; (1) 


ದ್ರರ್‌ ಪೊಕ್ಕರಿಲ್ಲೊಬ್ಬರು:೦ (ಗದಾಯು. ೧-೨೪); 856). 


ಕೊಲಿಗನ್ಸೈೈೇಲಕಿಕ್ಕಾಲು 


ಕೊಲಿಗನೈೇಅಕಕ್ಕಾಲು (ನಾ). ಒಂದು ಕ್ಲೇ 


ಕೊಕಂದಿಯುಂ ಮಯಿಲುರಗಯುಂ ಮೆ €ಲ್ವಾಳು 0 ಜಾದಿಗಾಲು 


ಕೊಲಿಗನೈಜಕಕ್ಕಾಲು ಬನ್ನು ತೋಟ್ಟಿಮುಂ ಅಣು ಕಳನಿಉಂ 


(ಮೈಆರಿ. ೧೯3೫, ೧೦೬-೧೯ ; 7). [?] 

ಕೊಲಿಗೆ (ನಾ). ಒಂದು ಬಗೆಯ ಭತ್ತ (?): ಮಳಲಿ ಖಂ” 
ಮೊರಹಳ್ಳಿ ಖಂ ೧೬ , . . ಕೊಳಿಗೆ ಖಂ (ಎಕ. ೫111, ತೀರ್ಥಹ. 
೧೯-೧೧೦ ; 1573). [?) 

ಕೊಲಿಮೆ, ಕುಲಮೆ, ಕುಲಿಮೆ, ಕುಲುಮೆ, ಕೊಲುಮೆ (ನಾ). 
ಅಕ್ಕುಸಾಲಿಯ ಅಥವಾ ಕಮ್ಮಾರನ ಒಲೆ: ಮದಗಿನ ಮಣ್ಣ ಮೇಗೆ 
ಬನ್ನು ಕೊಲಿಮೆಗೆ ಒಕ್ಕಂಣ್ಹುಗ ಮಣ್ಣು (ಸೌಇಇ. 1-1, ೧೮-೧೯, 884). 
ಕುಲಮೆ : (8). ಕುಲಿಮೆ: ಗಾಡೆ ಅನುಭವದ ಕುಲಿಮೆಯಲ್ಲಿ 
ಕಾಯ್ದು ಬಂದ ಚಿನ್ನದ ಚೂರು (ಕೂಪಸಂ. ೫೯). ಕುಲುಮೆ: 
ನಗುತೆಲ್ಲವಂ ತಂದು ಕುಲುಮೆಯಿಕ್ಕಿ (ಗುರುಚಾ. ೧೩-೭೫) ; ಸರ್ವ 
ನಾಶದ ಕುಲುಮೆಯಲ್ಲಿ ಅವಳ ಜ್ಞಾನೇಂದ್ರಿಯಗಳಿಲ್ಲಾ ಸುಟ್ಟುಹೋಗಿ 
ಬೆಶಿಂಬೆ ಮಾತ್ರವಾಗಿದ್ದಳು (ಮಗಮಾಂ. ೧೨೪); ಮತ್ತೆ ಮತ್ತೆ ವಿಚಾರದ 
ಕುಲುಮೆಗೆ. ಹಾಕಿ ಕಾಸಿ ಬಡಿದು (ಕಗದ್ಯ. ೧೫೩). ಕೊಲುಮೆ : 
ಕಬ್ಬಿಣವ ಕೊಲುಮೆಯೊಳು ಇಕ್ಕಿ .. . ಕಾಸಿ (ಜ್ಞಾನಸಿಂ. ೬-೧೨) ; 
ಕಂಖವನ್ನು`ಕೊಲುಮೈೆಯಲ್ಲಿ ಮೂರು ಮೂರು ಬಾರಿ ಕಾಸಿ (ವಿವೈವಿ. ೫೦). 

(ದೇ. 1 ತುಳು, ಕೊಲಮೆ; ತೆಲು, ಕೊಲಿಮಿ) - 

ಕೊಲಿಸು, ಕೊಲ್ಲಿಸು (ಕ್ರಿ). ೧. ಕೊಲ್ಲುವಂತೆ ಮಾಡು ; ಸಾಯಿಸು; 
ಕೊಲೆಮಾಡಿಸು : ಕಳಿಪಂ ಕಳ್ವನಗುರ್ಪು ಪರ್ವೆ'ಕೊಲಿಪಂ ಕೊಲ್ವಂ 
ಎನಿಪ್ಪ ಪಾನಿಯ (ಆದಿಫು. ೫-೮೧); ಕಳಶಜನನಿಂತು ಕೊಲಿಸಿದ ಖಳನೆ 
ಗಡಂ ಧರ್ಮನಂದನಂ (ಗದಾಯು. ೩-೨೬) ; ಈ ಪಾತಕಿಯ ಮಾತಂ 
ನಂಬಿದೋಸಹಿಯಲ್ಲದನಂಕೊಲಿಸುವುದುಧರ್ಮಮಂಲ್ಲ(ಪಂಚತಂ.೭೯-೧೩); 
ಲಲನೆಗೋಸುಗಹೆತ್ತಮಗನನು ಕೊಲಿಸಿದೈ ಹಾ ಪಾಪಿ(ಕೌಶಿರಾ.೩೭-೨); 
ಕೊಂಡೊಯ್ದು ಕೊಲಿಸು (ಪಾಕಾಂ. ಬಡಿಯು]ವರ ಕೊಂಡಾಡುತಿರಬೇಕು 
(ಪುರಂದ, ೨-೭೫-೩). ಕೊಲ್ಲಿಸು ; ೧. ಸಂಪತ್ತಿನಾಸೆಗಾಗಿ ತನ್ನ ಅಣ್ಣ 
ತಮ್ಮಂದಿರನ್ನು ಕೊಲ್ಲಿಸುವುದೂ (ಧರ್ಮಸಾ.೨೩). ೨. ಹೊಡೆಯಿಸು; 
ಬಡಿಯಿಸು ; ಹಿಂಸಿಸು: ಸ್ತ್ರೀಯರಾಡಿದಕೆ ಕೋಪಮಂ ತಾಳ್ಣು 
ಕೊಲ್ಲಿಸಿ ಕೊಲೆಯ ಕೂಡೆ ಪೊರವಡಿಸಲು (ಶುರಂಗ. ೩೨-೨೨). 

ಕೊಲಿಸಿಕೊಳ್‌ - ಕೊಲೆಗೆ ಗುರಿಯಾಗ್ಯ; ಸಾವನ್ನು 

ತಂಡುಕೊಳ್ಳು : ಪಶುಗಳ ಮೆಯ್ಕೊಳೆನಿತು ರೋಮಮುಂಟನಿತು ಬಾರಿ 
ತಾಂ ಕೊಲಿಸಿಕೊಂಬಂ (ಪಂಚತಂ. ೬೨-೧೬). [ಕೊಲ್‌] + -ಇಸ್ಕು) 

ಕೊಲು "ಕೊಲ್ಕ್‌' ನೋ. 

ಕೊಲುಕುಟಕನಗಿಡ (ನಾ). ಕೋಳಿಕುಟುಮನ ಬಳ್ಳಿ : 

[ಕೊಲುಕುಟಕ + ಗಿಡ್ಡ (ಆ ಗಿಡು)] 

ಕೊಲುಮೆ "ಕೊಲಿಮೆ' ನೋ. 

ಕೊಲೆ, (ಕ್ರಿ). ಕೊಲ್ಲು; ಸಾಯಿಸು; 'ವಥೆಮಾಡು: ಖರದೂಸಣರ್‌ 
ನೊದಲಾಗೆ ಕೊಲೆದನ್‌ ಚತುರ್ದಶ ಸಹಸ್ರರಂ (ಶ್ರೀರಾಮಾ. ೫೫೪-೫೯). 

(ಆ ಕೊಲೆ] 

ಕೊಳ್ಳೆ (ನಾ). ೧. ಕೊಲ್ಲುವಿಕೆ; ವಧೆ: ಇದಾನ್‌ ಅಲಾತ್ತೊನ್‌ 
ಬಾರೆಣಾಸಿ ಏಟು ಕವಿಲೆ ಕೊನ್ನ ಕೊಲೆಯ್ದು ವೊನ್‌ (ಎಕ. ೫1೪, ಕಿರುಮ. 
೨೫೪೨೯; 8ನೆಯ ಶತ); ಕೊಲೆಯೊಳ್‌ . ಪೊರೆಯಿಲ್ಲದ ಪರಲಲನೆಗೆ 
ಬಗೆಗುಡದ (ಕಾಂತಿಪು. ಕವರ್ತೆಯ ಮೇಲೆ ಕೊಲೆ 
ಯೆಂಬಂತೆ (ಭರಮ್ಮಾಮೃ. ೪-೧೬೧) ; ತನ್ನ ಯ ಕೊಲೆಗೆ 
ಮಗನಳಿವೊಂದು ಸಾಲದೆ ತನ್ನ ನುಡಿಯೇಕೆ (ಕುವಾ ವ್ಯಾದ್ರೋ. ೩-೧೯). 


(ಕಿ). 


೧-೮೮) ; 


3೦೦ 


ತ್ರದ ಹೆಸರು: 


ಹೊಲೆಗಾರ್ತಿ 


೨. ಹಿಂಸೆ, ಪೀಡೆ; ತೊಂದರೆ: ವಾಸುದೇವನ ತಲೆಯ ಮೇಲೆ 
ಅದೆಂತಹ ಕೊಲೆ ಬಂದು ಕುಳಿತಿತೋ , ತಿಳಿಯಲೇ ಇಲ್ಲ 
(ದೇ. ॥ ತಮಿ. ಕೊಲ್ಳೆ ; ಮಲ. ಕೊಲ್ಲಿ) 

ತ್ರಿಸನ್ಫಿಯ ಕೊಲೆ ಚಣ್ಣಿಗಾಲೆ (ಎಕ. 1, 


(ಮೂರುದಾ. ೧೨೮). 
ಕೊಲ್ಕೆ (ನಾ). (?): 
ಕ ೧-೨೫ ; 466). (2) 
ಕೊಲೆಕೋಡು (ನಾ). ಕೊಲ್ಲುವ ಕೋಡು; ಸಾಯಿಸುವ ಕೊಂಬು: 

ಅವರನ್ನು ನಿನ್ನಾನೆಯ ಕೈಯ ಕೊಲೆಕೋಡುಗಳಿಜಕಿತ ಕಾಲ್ಗಳ ಬಡಿತಂ 

ಗಳಿಂದ ಲಯನನೈದಿಸು ಪೋಗೆಂದು (ಕಗವಿ. ೪೯-೧೬ ; ವಿಷ್ಣುಪು). 
(ಕೊಲೆ, * ಕೋಡ್ಕು) 
ಕೊಲೆಳೋಣೆ (ನಾ). ಕೊಲ್ಲುವ ಕೋಣೆ: *ಯಾತನೆಯಿಲ್ಲದೆ ಪ್ರಾಣಿ 
. ಗಳನ್ನು ಕೊಲ್ಲುವ ಕೋಣೆ; ಕೊಲೆಕೋಣ” (Lethal Chamber. ಇಂಕನಿ). 
[ಕೊಲೆ * ಕೋಣೆ) 
ಕೊಲೆಗೆ (ನಾ). ಕೊಲೆ ಮಾಡುವವನು ; ಕೊಲೆಗಡಿಕ : “ಅಂತಕಃ, 
ಆಂತಮಾನಃ -ಈ ೨ ಕೊಬೆಗಂ ೫ (ಕಾಶಕೃ. ೯೭) ; ಓ ಕೊಲೆಗ ನಾನಿರೆ 

ನಿರ್ನೇರಂ ನಿಮ್ಮನೇನೆಂದು ಪಟ್‌ವೆನೋ (ರಾಮಾಶ್ವ. ೨೯-೭). 

(ಕೊಲೆ, + -ಗ್ಯ) 
ಕೊಲೆಗಡಕ "ಕೂಲೆಗಡಿಕ' ನೋ. 
ಕೊಲೆಗಡಿಕ, ಕೊಲೆಗಡಕ್ಕ:ಕೊಲೆಗಡಿಗ, 

(ನಾ). ಆ ಕೊಲೆಗ : ಕೊಲೆಗಡಿಕನಿದಿರಲಿ ಕೆಚ್ಚು ಮನದವರಾರು 

(ಕುವ್ಯಾದ್ರೋ. ೨-೭೬) ; “ಇಳೆಯ ಪಾಧಿ ವರದಟು ಕೊಡಲಿಯ 

ಕೊಲೆಗಡಿಕಗದು ಸೊಗಸೆ (ತೊರರಾ. ೧-೧೭-೩); 

ಕೊಲೆಗಡಿಕರುಪಹತಿಗ್ಗೆವ ಸಮಯದಲಿ (ನಿಛಾಗ. 

ಕೊಲೆಗಡಕ: - ಮೂಲ ಕೊಲೆಗಡಕನು ಸಿಗದುದರಿಂದ ಖಟ್ಟಿ 
ನಿರ್ಜೀವವಾಯಿತು (ಜಮಾನ್ಹಾ. ೧೫೯) ; ಕೊಲೆಗಡಕರನ್ನು '೫ಕೆಸಿ 
ಜನಕ ದಶರಥರೀರ್ವರನ್ನು ಕೊಂದು ಬರುವಂತೆ ಆಜ್ಞಾಪಿಸುವನು 
(ಸಾಹಿಸ. ಹೊಲೆಗಡಿಗ: ಕೊಲೆ ಗಡಿಗ ಕಂದರ್ಪಕನ 
ಕೂರಲಗೋ (ಕುವ್ಯಾವಿ. ೨-೯), ಕೊಲೆಗಡಿಗನಿದಿರಾದನಾ ಕುಂಭಾಸುಜನ 
ರಣಕೆ (ತೊಕರಾ. ೬-೩೯-೨); ಕೊಲೆಗಡಿಗ ಚಂಡಾಲರುಗಿದ ಕೈದುಗಳಿಂದೆ 
» ಎ. ಇಟಂದು ಕೆಡಹಿದೊಡೆ (ಜೈ ಮಿಭಾ. ೩೧-೪೭). ಕೊಲೆಗಡುಕ: 
'ಎಲೆಲೆ ಬೆಂದುದು ಲೋಕ... . ನಿಲಿಸು ನಿಲಿಸೀ ಮೂರ್ಬಕಮಲಜನ 
ಕೊಲೆಗಡುಕಸರವನೆಂದಲ್ಲಲ್ಲಿ ಗು ಜುಗುಜಿಸೆ (ಡೆಬಪು. 
| ,"ಕೊಳೆಗಡುಕತನ' ಪರಾ, 

'ಕೊಲೆಗಡಿಗೆ "ಕೊಲೆಗಡಿಕ' ನೋ, 
| ಕೊಲೆಗಡುಶ "ಕೊಲೆಗಡಿಕ ' ನೋ. 
35. ಕೊಲೆಗಡುಕತನ (ನಾ). ಕೊಲೆಗಾರನ ಸ್ವಭಾವ, --ವೃತ್ತಿ 
ಲಾಲಿಸದೆ ಕುಲಛಲವ ನೀತಿಯ ಪಾಲಿಸದೆ - ಕೊಲೆಗಡುಕತನದೊಳು 
| 
| 
| 


0 


ಕಾ 


3 


ಕೊಲೆಗಢುಕ 


[<Q 


0 
ನ್ಮಾಜದಲ್ಲಿ 
೧೧-೩-೯). 


೮೬), 


೧೬-೨೮). 


[ಕೊಲೆ + ಕಡಿಕ್ಕ) 


ಮೇಲುಗಾಣಡೆ ಬಂಧುಗಳ ುರುಗೆಳ ಸಹೋದರರ ಕೋಲವೊನೆಯಲಿ 
ಕೊಂದು (ಕುವ್ಯಾಭೀ. ೩-೪೨)-(ಕೊಲೆಗಡುಕ(£ಕೊಲೆಗಡಿಕ) + 
ಕೊಲೆಗಯ್ಯ (ನಾ). ೧. ಕೊಲ್ಲುವ 
೨. ಕೊಲ್ಲುವ ಸೊಂಡಿಲುಳ್ಳದ್ದು : R 
ಕೊಲೆಗಯ್ಮನಪ್ಪಾನೆಯೊಳೆಂದು . * . ಬಿಯದಿಯರಲ್ಲಿ ಪುಯ್ಕಲನಿಟ್ಟಳಲಿ 
ದರು (ಶ್ರೀಪಾಲ. ೭-೫೭), [ಕೊಲೆ 4 ಕಯ್‌, (ಆಕೆಯ) *-ಅ್ಯ) 
'ಕೊಲೆಗಾರ "ಕೊಲೆಗಾಅ' ನೋ. 
`ಕೊಲೆಗಾರ್ತಿ (ನಾ). ಕೊಲೆಮಾಡುವವಳು; ಕೊಲೆಗಡಿಕೆ: 
“ಶರ್ವಾಣಿ - ಕೊಲೆಗಾರ್ತಿಯುಂ, ಗೌರಿಯು (ಕಾಶಕೃ. ೨೪೫). 
[ಕೊಲೆಗಾಜ + -ತಿ, (ಆ. ಇಇತ್ತಿ)) 


ತನ) 
ಕೈಗಳನ್ನುಳ್ಳವನು. 
ಆಯ್ಕಯ್ಕೊ ನೃಪನಳಿದನಳಿದ 


45 


ಕೊಲೆಗಾಐ 


ಕೊಲೆಗಾಜ, ಕೊಲೆಗಾರ (ನಾ). ಜ ಕೊಲೆಗ: ಕಾಮನು ಕರುಣಿಯೇ 
ಕೊಲೆಗಾಜರಿಗೆ (ತೊರಂಾ- ೬-೧೨-೪). ಕೊಲೆಗಾರ: “ಹಿಂಸಕಃ- 
ಕೊಲೆಗಾರಂ” (ಕಾಶಕೃ. ೨೩೫); ಒಬ್ಬನ ಕೊಂದವನಾದರೆ ಕೊಲೆಗಾರ 
(ಇಂಚಾಪ ೨೩೫-೬೧). [ಕೊಲೆ + -ಕಾಜ] 
ಕೊಲೆಗುತ್ತ (ನಾ). ಸಾವನ್ನುಂಟುಮಾಡುವ ರೋಗ; ಮಾರಕ 
ವ್ಯಾಧಿ: ಮುಂಚಿ ಬಂದ ಸಂಚಿನ ಪ್ರಪಂಚದ ಕೊಲೆಗುತ್ತದ 
ಬೇನೆಗೆ ನರಲ್ವರ್‌, ಅಜುವಗೆಗಳ್ಳೆ ತಮ್ಮಂ ಮಾಜುಗೊಟ್ಟ ತೊಲ್ಲೌರ್‌ 
(ರಾಮಾಶ್ವ. ೭೮-6); “ಕೊಲೆಯ ಅಪಾಯ? (ಕಾಮಾಕ್ವ, ಕೋಶ). 
[ಕೊಲೆ + ಕುತ್ತ] 
ಕೊಲೆಗೆಲಸ (ನಾ). ಕೊಲ್ಲುವ ಕೆಲಸ; ವಧೆ: ಜನದ ಕೊಲೆಗೆಲಸದ 
ನಿರೂಪಕೆ ಮನವ ತಂದಳು ಮೃತ್ಮು (ಕುವ್ಯಾದ್ರೋ. ೭-೩೫); 
ಮೂರು ಲೋಕದ  ಕೊಲೆಗೆಲಸಕುಬ್ಬೇಜದಸಮಾಂಬಕನವೊಲು 
(ತೊರರಾ. ೪-೬-೧೮); ಸುರಾರಿವಂಶದ ಕೊಲೆಗೆಲಸಕೊಡೆಯನು ನಿರೂಪಿಸೆ 
(ಶಿಭಾಗ. ೯-೫-೧೦) ; ಧರೆಯೊಳಾತರ೯೯ರನೈದೆ ರಕ್ಷಿಸುವ ಬುದ್ಧಿ 
ಕೋಮಲೆಯ ಕೊಲೆಗೆಲಸಕಾಯ್ತು (ಜೈಮಿಭಾ. ೧೯-೨). 
[ಕೊಲೆ + ಕೆಲಸ] 
ಕೊಲೆಗೇಡಿ (ನಾ). ಐ ಕೊಲೆಗ: ಮೊಲೆವಾಲನುಣಿಸಿದಾಯಕನ ಪ್ರಾಣವ 
ಕೊಂದ ಕೊಲೆಗೇಡಿ ಬಲುಹ ತೋಟಕೆನಗೆ (ಮೋಹಶ, ೪೦-೨೬). 
(ಕೊಲೆ 4 ಕೇಡ] 
ಕೊಲೆಗೈ (ಕ್ರಿ). ಕೊಲೆಯನ್ನು ಮಾಡು; ವಧಿಸು: ಕೊಲೆಗೈ 
ಯೆಂಬುದು ಡೆಂಕಣಿಕುಲದೊಳ್‌ ಚಲಗಯ್ಕೆಂಬುಡು ಜತಿಗಳ ವ್ರತಮಂ 
ಪಿಡಿವಲ್ಲಿ (ಉದ್ಭದೇ. 3-೧೩). 
[ಕೊಕ್ಕಿ * ಗೈ (ಆ ಕೆಯ್‌,)] 
ಕೊಲೆಗೊಳ್‌, ಕೊಲೆಗೊಳ್ಳು (ಕ್ರಿ). ೧., ಕೊಲೆಯನ್ನು 
ಮಾಡು : ಕೊಲೆಗೆ ಕೊಲೆಗೊಂಡಲ್ಲದೋಜೆಗೆ ನಿಲಲೀಕಿಯದೀ ಮನವು 
(ತಎರರಾ. ೩-೭-೩೩). ಕೊಲೆಗೊಳ್ಳು : ೨. ಕೊಲ್ಲಿಸಿಕೊಳ್ಳು ; 
ಕೊಲೆಯಾಗು. (ಕೊಲ್ಕೆ * ಕೊಳ್‌] 
ಕೊಲೆಗೊಳ್ಳು "ಕೊಲೆಗೊಳ್‌' ನೋ. 
ಕೊಲೆಪಡು (ಕ್ರಿ). ಕೊಲೆಮಾಡಲ್ಪಡು; ಕೊಲೆಗೆ ಈಡಾಗು: 
ಈ ಕೊಲೆಪಡುವಾತನರಸರ ಗೋಮಂಡಳಮಂ ಕಾವೊಂ 
ವೀರಪೂರ್ಣನೆಂಬೊಂ (ವಡ್ಡಾರಾ. ೨೨-೧). 
[ಕೊಲೆ * ಪಡು] 
ಕೊಲೆಸಾತ (ನಾ). ಇ ಕೊಲೆಪಾತಕ ೧: ಪ್ರತಿಪಕ್ಷದವರನ್ನು 
ನಿಂದಿಸುವುದು ಕೊಲೆಪಾತಕ್ಕೆಳಸುವುದು - ಇದು ಎಲ್ಲ ದೇಶಗಳಲ್ಲಿಯೂ 
ಎಲ್ಲ ಮತಗಳಲ್ಲಿಯೂ ಕಂಡುಬರುವ ಮಾತು (ಸಾಹಿಸ. ೧೪೭). 
(ಕೊಲೆ * ಪಾತ) 
ಕೊಲೆಪಾತಕ (ನಾ). ೧. ಕೊಲೆಯ ಪಾಪ; ಕೊಂದುದರಿಂದಾಗುವ 
ಪಾಪ: (ಕ). ೨. ಕೊಲೆಗಾರ; ಕೊಲೆಗಡಿಕ : ಇನ್ನು ಗುಂಡು 
ತಾಕದಲ್ಲಿ ಕೊಲೆಪಾತಕ ಸೋಕದಲ್ಲಿ (ಸೂರ್ಯಪಾ. ೧೧-೫) ; ಅವರು 
ಇಡೀ ವಿಶ್ವವನ್ನು ಧ್ವಂಸಮಾಡಿದರೂ ಕೊಲೆಪಾತಕರಲ್ಲ (ಧರ್ಮಸಾ.೧೩೮). 
[ಕೊಲ್ಕೆ * ಪಾತಕ್ಕ) 
ಕೊಲೆಪಾತಕಿ (ನಾ). ೧. - ಕೊಲೆಪಾತಕ ೨: ತಾನು ಕೊಲೆಪಾಠಕಿ 
ಯಾದೆನಲ್ಲಾ ಈ ಪಾತಕವನ್ನು ಹೇಗೆ ಕಳೆದುಕೊಳ್ಳಲಿ? (ಕಂಬಹು. ೩೪); 


ವಿ೨೦೧ 


10 


830 


33! 


ಕೊಲ್ಲಟಿಗತನ 


ಕೊಲೆಬಲೆ (ನಾ). ಕೊಲ್ಲುವ ತಂತ್ರ, ಜಾಲ: ರಕ್ಕಸರ ಕೈತವದ 
ಕೊಲೆಬಲೆಗೆ ಸಿಲ್ಕದೋಲೆಮ್ಮಮಿತ್ರಂ ನಾನೆ ರಕ್ಷಣಾವ್ಯೂ ಮುಂ ರಚಿಸಿ 
ಮೈಗಾವಲಿರ್ಪೆನ” ( ಶ್ರೀರಾಮಾ. ೬೨೪-೧೮೧). [ಕೊಲೆ + ಬಲೆ,] 

ಕೊಲೆಬೀಟಸ್‌ (ಕ್ರಿ). ಕೊಲೆಯಾಗು : ಶ್ರೀಮುತ್ತರ ಅತಿರಥಗಣ್ಣ 
ಸೊಸವೆಣ್ಣಿರಮ್ಮಿಬೀಸಿ ತಪ್ಪದೊನ್‌ .., ಜಯಕೆನಲ್ಲಾ ಕೊಲೆಬೀಟದೊನ್‌ 
(ಎಕ. 7೪, ಅರಹೀ. ೨೧೫-೫ ; 890). [ಕೊಲೆ * ಬೀಟ್‌] 

ಕೊಲೆಮನೆ (ನಾ). ಕೊಲ್ಲುವ ಮನೆ; ಕಟುಕರ ಮನೆ; ಕಸಾಯಿ 
ಖಾನೆ. (?) : ನುಂದೆ ಅಗೆಯಲು ಒಂದು ಕೊಲೆಮನೆ ಕಾಣಿಸಿತು 
(ಬುದ್ಧ ಪ. ೭೨). [ಕೊಲ್ಕೆ 4 ಮನೆ] 

ಕೊಲ್ಲತ್ತಿ (ನಾ). ಒಂದು ಬಗೆಯ ಖಡ್ಗ: ಮೊಳೆಗತ್ತಿ ಕೊಲ್ಲತ್ತಿ 
ಕೊಂಕಣ ಬಿಡೆಗತಿ. ಸೆಳೆಗ್ತಿ ಮಾಂಮೊಗತ್ತಿ (ದೇವಾಂಪು. ೩-೨೦೧). 

[ಆ ಕೊಲ್ಕೆ* ಕತ್ತಿ) 

ಕೊಲ್ಹಂದಿಕ್ಕು (ಸ್ರಿ). ಸರಪಣಿಯಿಂದ ಕಟ್ಟು (?): ದುರಡೊಳ್‌ 
ಕಾಯ್ದು ಕಡಂಗಿ ಫೊಂಗಿ ಮಲೆಜೋರನ್ತಿಜ್ಜನೆಯ್ತಂದ ಮಚ್ಚರದಿನ್ಹಾ 
ನ್ರೊರನನ್ತಕಂಗಿಡದೆ ಕೊಲ್ಬನ್ಹಿಶಕ್ಕಿ ಮಿಕ್ಕೀ ವಸುಂಧರೆಯೊಳ್‌ ತನ್ನದಟುಂ 
ಪ್ರತಾಪಮುಮದಾ ರಾಜೋತ್ತಮಂ ಪೆರ್ಚ್ಚಿ(ಎಇ.2೭೪111, ೧೭೨-೬;985). 

[ಕೊಲ್ಪು + ಇಕ್ಕು ?) 

ಕೊಲ್ಲು. (ನಾ). ೧. ಗೊಲಸು (?); ಮತ್ತರು ೪೦ ಜೀರ್ಣೋದ್ಧಾರದ 
ಬೆಸಕ್ಕೆ ಕೊಲ್ಬನುಣ್ಣು ಮಾಡುವ ಕಲುಕುಟಗೆವೋಜುಗಳು ನಾಲ್ವರ್ಗೆಂ 
(ಕಇಆ. ೯-೩-೩೧೩; 7). ೨. ಸರಪಣಿ. "ಕೊಲ್ವ್ಪಂದಿಕ್ಕು', 
"ಗೊಲಸು' ಪರಾ. [4- ತಮಿ. ಕೆೊಲುಸು, ಕೊಲುಚು] 

ಕೊಲ್ಲ (ನಾ). (ಕರಾ) ಕಮ್ಮಾರ: ಈ ಕತ್ತಿಯನ್ನು ನಮ್ಮ ಮನೆಯ 
ಸಮಾಪದಲ್ಲಿರುವ ಕೊಲ್ಲ ಮಾಡಿದ (ರೂಢಿ). 

[ದೇ. ॥ ತಮಿ. ಮಲ. ಕೊಲ್ಲ; ತುಳು. ಕೊಳ್ಳಿ] 

ಕೊಲ್ಲ (ನಾ). ಕೊಳ್ಳ (7): ಅಲ್ಲಿಂದಂ ಮೂಡಲು ಕೊಲ್ಲದೊಳಗಣ್ಣ 

ವಾಮನ ಮುದ್ರೆಯ ಕಲ್ಲೇ ಗಡಿ (ಎಕ. ೪1, ಶಿವಮೊ. ೭೧-೩೫ ; 1431). 
[< ಕೊಳ್ಳ? 


| ಕೊಲ್ಲಗೆಡಹು (ಕ್ರಿ). ಕೊಂದುಹಾಕು; ಸಾಯಿಸು: ಕಪೋತನ 


ಕಾಲ. ಹೊಯಿದು ಕೃಷ್ಣನ ಕೊಲ್ಲಗೆಡಹಿ ಹೊ!ಗುತ್ತಿರಲಾಗಿ 
(ಮೋಳಿಮಾ. ೧೭೦-೬೭೪). [೮ ಕೊಲೆ + ಕೆಡಹು (ಆ ಕೆಡಪು,)] 

ಕೊಲ್ಲಗೊಲೆ "ಕೊಲ್ಲುಗೊಲೆ' ನೋ. 

ಕೊಲ್ಲಜಿಗಿತ್ತಿ "ಕೊಲ್ಲಟಿಗಿತ್ತಿ' ನೋ. 

ಕೊಲ್ಲಟಿ (ನಾ). ಡೊಂಬ; ಡೊಂಬ: ನೂಲ್ಗಟ್ಟ ಪೊಯ್ದ ಪೊಸ 
ಗುಡಿಸಲ್ಲಳ್‌ ತನೆ ನಟ್ಟ ಗಳಗಳಿರಿಸಿದದೊ ಳ್ಗಳ್‌, .. ಇರಲ್‌ 
ಬೀಡೆಸೆದುದು ಕೊಬ್ಬಟ ಜನರಾ (ಉದ್ಭಟ. ೫-೧೦೧). 

[ಆ ಕೊಬ್ಲಟಗ?) 

ಕೊಲ್ಲಬೆಗ(ನಾ).- ಕೊಲ್ಲ; “ಕೊಲ್ಲಟಗನೆಂದು ಡೊಂಬಂ” 
(ಕಶಸಾ. ೧೮-೩೫೬) ; ಗೆಲ್ಲ ಸೋಲದ ಮತ್ಸರ ಕೊಲ್ಲಟಗಂಗಲ್ಲದೆ 
ಶಿವಭಕ್ತರಿಗುಂಟಿ (ಚಿನ್ನವ. ೩೬೦) ; ಅರಿದಾಡೊಡಮೇಂ ಕೊಲ್ಲಟಿಗರಾಟಿ 
ದಂತಪರಿಮಿತ ತಪಂ ಬಾರದು ಬಲ್ಲರ ಬಗೆಗೆ (ಪಾರ್ಕ್ಯಷು. ೧೫-೨೧) ; 
ಕೊಲ್ಲಟಿಗರೆ ಸೂಳೆಯರ ಚಿತ್ರಕಲೆಗಳ ಬಲ್ಲರ ಕೇರಿಗಳೆಸೆಡವು 
(ಸೊಬಸೋ. ೧-೫೧) ; ಕೊಲ್ಲಟಿಗರಂಗನೆಗೆ ಮಚ್ಚಿ ತನ್ನಯ ಗುರುವು 
ಯತಿಮಾರ್ಗ ದೂರನಾಗಿ (ರಾಘಚ. ೫-೩೪). [ಕೊಲ್ಕ್‌ 4 -ಅಟಗ] 


ಏನು ಕೊಲೆಪಾತಕಿಗೆ ಹೆದರುವುದಿಲ್ಲನೇ? (ದೇಶಧು. ೪೭). | ಕೊಲ್ಲಟಗತನ (ನಾ). ಡೊಂಬತನ; ದೊಂಬವಿದ್ಯೆ: ಕುಲ್ಲರಡೆಯ 


೨. ಕೊಲೆಗಾತಿ; ಕೊಲೆಗಡಿತಿ : ಅವಳು.ಕೊಲೆಪಾತಕಿ (ರೂಢಿ). 
[ಕೊಲೆ * ಪಾತಕಿ) 


45 | 


ಲ್ಲೋದಿ ಕೊಂಳ ತಿರ್ದ್ದುವನೆಂದು ಕೊಲ್ಲಟಿಗತನದಿಂದಲಸಶಬ್ದಮಂ 
| ಕೂಡಿ (ಲಿಂಗು. ೧-೨೨). [ಕೊಬ್ಲಟಗ + -ತನ] 


ಕೊಲ್ಲಟಿಗಿತ್ತಿ 


ಕೊಲ್ಲಟಿಗಿತ್ತಿ, ಕೊಲ್ಲಟಗಿತ್ತಿ (ನಾ). ದೊಂಬರವಳು ; ಡೊಂಬರ 
ಹೆಂಗಸು: ತಂತಿಯ ಮೇಲೆ ತುದಿಗಾಲಿಟ್ಟು ನಡೆವ ಕೊಲ್ಲಟಿಗಿತ್ತಿಯಂತೆ 
(ಗಾಳಿಪ. ೧೦೫). ಕೊಲ್ಲಟಿಗಿತ್ತಿ : ಮಿಣಿಯಲ್ಲಿ ಮಣಿವ ಕೊಲ್ಲಟಗಿತ್ತಿ 
ತನ್ನ ಜೋಕೆ ಯ ತೂಕದಲ್ಲಿ ತೂಗಾಡುವಳು (ಉಯ್ಯಾಲೆ. ೩-೯); ಕಣ್ಣು 
ಕಟ್ಟಿಕೊಂಡು ಉಯ್ಯಾಲೆಯಿಂದ ಉಯ್ಕಾಲೆಗೆ ಜಿಗಿಯುತ್ತಿರುವ ಕೊಲ್ಲಟ 
ಗಿತ್ತಿಯ ಕಾಯಕದಂತೆ (ತುಂಗಧ. ೬೬). (ಕೊಲ್ಲಟಗ-. -ಇತ್ತಿ) 

ಕೊಲ್ಲಟಿಗವೆಣ್‌ (ನಾ). - ಕೊಲ್ಲಟಿಗಿತ್ತಿ: ಪ್ರಿಯದಂಡಮೆಂಬ 
ಗಳೆದುದಿಯ ಮೇಲಾಡುತಿರ್ಪ ಕೊಲ್ಲಟಿಗವೆಣ್ನೊ (ಚೆಬಪು. ೧೦-೬೨). 

[ಕೊಲ್ಲಟಗ + ಪೆಣ್‌) 


ಕೊಲ್ಲಡಿಗೆ (ನಾ). (?): ಹಾರಿನಿರ್ದತಿ ಬುತ್ತಿಯು ಕಲ್ಲಿಕೊಲ್ಲಡಿಗೆ. 


'`ಜೂರಿಮಿಡಿ ವಿಲ್ಲುಕಡೆ ಮದ್ದು ಗಂಟಲ್ಲಾಳ ಕೋಷಿವೇಡತಿಯರೊಡಗೂಡಿ 
ಶಬರವ್ರಾತಮಾರಣ್ಮಕೇಳ್ತಂದುದು (ನಂದಿಮಾ. ೧೩-೨೫). [?) 
ಕೊಲ್ಲಣ (ನಾ). ೧. ವಿನೋದ; ಕ್ರೀಡೆ: ಮೆಲ್ಲಮೆಲ್ಲನೆ ಲಲ್ಲೆಗಣಕಿವ 
ಬಲ್ಲತನದ ಸೊಲ್ಲಸೊಗದ ಭುಲ್ಲಣೆಯ `ಕೊಲ್ಲಣದೊಳೆಸೆದುಂ 
(ಕಾಮಾಶ್ವ. ೭೩-೩). ೨. ಎಡೆಯಾಟ; ಸಂಚಾರ. ೩. ದಟ್ಟಣೆ; 
ಸಂದಣಿ. "ಕೊಲ್ಲಣಿಸು? ಪರಾ. [1] 

ಕೊಲ್ಲಣಿಗೆ (ನಾ). ೧. ಎಡೆಯಾಟ ; ಸಂಚಾರ : “ಕೊಲ್ಲಣಿಗೆಯೆಂದು 
ಎಡೆಯಾಡುವುದು* (ಕಶೆಸಾ. ೨೩-೪೭೬); *ಕೊಲ್ಲಣಿಗೆಯೆ ಎಡೆಯಾಟಂ? 
(ಳವಿಕಂ. ೧೯೨); ಕೇವಳಿಸಿದರು ಕೊಲ್ಲಣಿಗೆಯಲಿ ಕೊಂಡರು ಸುವಸ್ತು 
ಗಳ (ಕುವ್ಯಾಸ. ೬-೭). ೨. ದಟ್ಟಣೆ; ಸಂದಣಿ; ನೆರವಿ: ಐರಾವತದ 
ಕಾಲಾಟಕೈಡೆಯಪ್ಪಂತು ಕೊಬ್ಲಣಿಗೆಯೊಳ್‌ ಬರ್ಪನೇಕ... 
ವಾಹನಂಗಳಂ ತೆರೆಳೆ ತೂಳ್ಡಿ ತೆಆಪಂ ಮಾಡಿಯಂಂ (ಡಂದ್ರಪು.೧೨-೮೩ವ); 
ಕಳಕಳ ರವದ ಕೊಲ್ಲಣಿಗೆಯರಿ [ಪಾಳಾಂ. ಘಲ್ಲಣಿಯ] ಭಟರ ತಿಂತಿಣಿ 
ಯೊಳ್‌ (ಹಚಕಾ. ೧೩-೫) ; ಕೋಟಲೆಯ `ಕೊಬ್ಲಣಿಗೆಯಲಿ ಮೈನೋಟ 
ಕಲಸದೆ ಬಿಸಲಲಿವರು ಮ ಹಾಟವಿಯ ಮಧ್ಯ ನನು ಹೊಕ್ಕರು 
(ಕುವ್ಯಾಆ. ೮-೯೪) ; ನಾಟದಾದುದು ಬುದ್ಧಿ ಶುದ್ಧಿಯ ಕೋಟಲೆಯ 
ಕೊಲ್ಲಣಿಗೆಯಲಿ ಮೇಗೋಟಿಯನು ಪತ್ತಿದನು (ತೊರರಾ. ೫-೨-೨೩) ; 
ದಳ್ಳುರಿಯ ಮುತ್ತಿಗೆಯ ಹದಗದ ಹೊಳ್ಳು ನೆರವಿಯೊ ತತ್ತವಿದ್ಯದ 
ಕೊಬ್ಲಜಿಗೆಗೊಡ್ಡಿಸಿದ ಮಾಯಾಮಯ ತನುಭ್ರಮೆಯೊ (ನಭಾಗ. 
೧೦-೩೭-೫೬). &. ವೇಷ; ಆಟ: ಪೊಡೆವಟ್ಟಲ್‌ ಚೋಳಬಾ 
ಕೊಲ್ಲಣಿಗೆಲೆ ಕಾಳಿಂಗ. , . ಎನುತೆ ಬೆಸಂಬೇಳ್ವರ್‌ (ಎಕೆ. ೪ಗ, ಶಿವಮೊ, 
೫-೧೪ ; 1216). [?1 

ಕೊಲ್ಲಣಿಗೆನರಿ (ಕ್ರಿ). ಗುಂಪಾಗಿ ನಡೆ; ಸಂದಣಿಸಿ ಹರಿ: ಒಡಲ 
ಚೆಲುವುಗಳೊಡನೆ ನೋಟಕರ ದಿಟ್ಟಗಳು ಬಿಡದೆ ಕೊಲ್ಲಣಿಗೆವರಿದೆಡೆ 
ಯಾಡುತಿರಲಿಂತು (ಹಚಳಾ. ೪-೧೧) ; ಮರಳುಗಳೊಬ್ಬುಳಿಗೊಂಡು 
ನರ್ತಿಸುತ್ತ ಕೊಬ್ಬಿ ಕೊಲ್ಲಣಿಗೆವರಿದೆ ಕುಬುಬೂಯೆಂದು ಬೊಬ್ಬಿಡುತಿಹವು 
(ಅಂಜಚ. ೩-೧೫೬). [ಕೊಬ್ಬಣಿಗೆ + ಸರಿ) 

ಕೊಲ್ಲಣಿಸು (ತ್ರಿ). ೧. ಎಡೆಯಾಡು; ಸುಳಿದಾಡು; ಸಂಚರಿಸು (?): 
ನೋಟಕ್‌ಯೊಲೆದು ನೋಡಿ ನೃಪಸುತರಿಗೆ ಹುಬ್ಬು ಹಾಜ್‌ಸುವಳು 
ನಸುನಗುತ ಹಾಜುವುದೊಡನವರೆದೆ ತನ್ನ ತೋಳಿತ್ತಿ ನೀಜಕೆ ಕೊಲ್ಲಣಿಸಿ 
ಸುತ್ತುವಳು (ಧರಡ. ೧೨-೮೦); ಬಲ್ಲರ್‌ ಬರ್ದೆಯರೀಪರಿ ... ಬಂದಲ್ಲಣಿಗೆ 
ಗೊಂಡು ಪೊಣ್ಮುತೆ ಕೊಬ್ಲಣಿಸುವರುಕುಬಿ ನುಡಿವರೂಟ್‌ಗನೆಣ್ನಳ್‌ 
(ಚಿಕವಿ. ೪-೩೨). ೨. ಸಂದಣಿಸು; ದಟ್ಟಣೆಗೊಳ್ಳು : ಫಲ್ಲಿಸುವ 
ಪೂರಜಕೆ ನಿಲ್ಲದೆ ಕೊಲ್ಲಣಿಪ ಮಣ್‌ದುಂಬಿಗಳ ರವವೆಲ್ಲೆಡೆಗಳಲಿ 

ಎಸೆವಾ ಪುಳಿಂದಿಯರೆ ತನುಳಾಂತಿ ಕೊಲ್ಲಣಿಸಿ 

[ಕೊಲ್ಲಣ + -ಇಸ್ಮು] 


(ಉತ್ತರಾ. ೯-೫); 


(ನಂದಿಮಾ. ೧೩-೨೩). 


೨.೨೦೨ 


10 


80 


45 


ಕೊಲ್ಲಾರ್ಕಿ 


ಕೊಲ್ಲಲಾ (ನಾ). (?): ಪೊಂಪಟಿ. .. ಮಬ್ಲಟಕಿ, ಕೊಲ್ಲಟಿಿ, ಉಂಬಲ್‌ 
(ಶಬ್ದಾನು. ೧೪೦ ವ್ಯಾಖ್ಯಾ). (2) 

ಕೊಲ್ಲಾಟಕ (ನಾ). ವೇಷಗಾರ (?): ಆಲ್ಲಿಗಲ್ಲಿಗೆ ಬಲ್ಲರ(ರೆ)ರಿಯ 
ರೆಂದು ಕೊಲ್ಲಾಟಕರಂತೆ ಕಥೆ, ಕಾವ್ಯವೆಲ್ಲನ ಹೇಳುವವನಲ್ಲ 
(ಸರ್ವವ. ೧೨೯-೬೫೩). {?) 

ಕೊಲ್ಲಾಪುರ (ನಾ). ಒಂದು ಊರಿನ ಹೆಸರು: ಕೊಲ್ಲಾಪುರೇ 
ಕೋಟಿತೀರ್ಥ (ಇಆ, XVI, ೨೪-೬೨ ; 1009): [1] 

ಕೊಲ್ಲಾಯ್ತ (ನಾ). ವೇಷಗಾರ; ಆಟಿಗಾರೆ (?): ನಚ್ಚಣಿಗರ 
ಪೊಸ ಪೂವಡಿಗರೆ ಗರಷಟಿಗರ ಕೊಲ್ಲಾಯ್ತರ ನುಡಿಗಾಜರ ಮಾಸ್ವಾರರ 
ಸಂದಣಿ ಸಲೆ ಸೊಗಯಿಸಿತಾಗ (ಜಯಕಾ. ೧೨-೧೯). (1? -ಆಯ್ತ.] 

ಕೊಲ್ಲಾರ, ಕೊಲಾರಿ, ಕೊಲ್ಲಾರಿ, ಕೊಲ್ಲಾರು (ನಾ). 
೧. ಸಿಂಗರಿಸಿದ ಕಮಾನು ಬಂಡಿ. P ಪ್ರಯಾಣದಲ್ಲಿ ಸೊಗಸ 
ನ್ನುಂಟುಮಾಡುವುದಕ್ಕೆ ಬೇಕಾದ ಶಿಂಡಿತೀರ್ಥ ಮೊದಲಾದುವು 
ಗಳನ್ನು ತುಂಬಿದೆ ಎತ್ತಿನಬಂಡಿ: ಶೇರಾಳಾನೆ ಕುದುರೆ ಕೊಟಗೆ 
ಕೊಲ್ಲಾರ ಕಾರವು ಮೊದಲಾದ ಧಾರುಣೆ ಹೊರಲಆೀಯದ ಸೇನೆ ಪೊ 
ಮಟ್ಟು (ಶ್ರೀಪಾಲ. ೧೩-೬೭) ; ಕೊಲ್ಲಾರ ಕೊಟ್ಟಿಗೆ ಬೊಕ್ಕೆಸ ಭಂಡಾರ 
ವೆಲ್ಲವನರಿಗೊಳಗಾಯ್ತು (ಕುರಾಸಾಂ. ೪೧-೬) ; ದಂಡಿಗೆ ಪಲ್ಲಕ್ಕಿ ಕುದುರೆ 
ಕೊಲ್ಲಾರದ ಭಂಡಿಗಳೊಲಿದೇಜ್‌ಕೊಂಡು (ಚಂಪ್ರಸಾಂ. ೧೫-೭೬); 
ಕೊಟ್ಟಗೆ ಕೊಲ್ಲಾರ ಕೀಲಾರ ಹೊರೆಯ ತಾಳ್ದೊಟ್ಟಗಳ್ಪಾಸುಮಂಚಗಳು 
ಪೆಟ್ಟಿಗೆ ಭಂಡಾರ ಬೊಕ್ಕಸ ಸಾಗಿಬಂದು (ಭರಚ. ೨೩-೪೯), 
ಕೊಲಾರಿ: ೧. ಹೊಲ್ಲಿಯ ಭಂಡಿ ಕೊಲಾರಿ ರಥಂಗಳು ಮೇಲಾನೆ 
ಕುದುರೆ ವೈಯಾಳಿ (ಅಮುಸಾಂ. ೧-೮೧). ಕೊಲ್ಲಾರಿ; : ೧. ಡೂರಿಸುವ 
ಮೊಗಸೂನಿಗೆಯ ಕೊಲ್ಲಾರಿಗಳ ಶರಬಂಡಿಗಳ ಹೊಂದೇರು ಕನಿದುವು 
(ಕುವ್ಯಾಶ. ೨-೪೪); ಆಂಗನಾನೀಳದಂಜಣಂ ಕೊಲ್ಲಾರಿಗಳ ಳ್‌ವ್ವರೆ 
ಯೊಳು ನಡೆದರು ಸೊಗಸಿನಿಂ (ಜೇೇಕಮ. ೫-೨೧). ೨. ಬಂಡಿಯ 
ಬಿದಿರಿನ ಕಮಾನು: ಮೇಲಿನ ಕೊಲ್ಲಾರಿಗೆ ಗೊಂಡೆಗಳನ್ನು ಕಟ್ಟ 
(ಗಂಗಾಸಾ. ೪೯); ಒಂದು ಎತ್ತಿನ ಬಂಡಿ ಕೊಲ್ಲಾರಿ ಬಿಗಿಸಿಕೊಂಡು 
ಗುಡಾರ ಹೊಡೆಯಿಸಿಕೊಂಡು ನಿಂತಿತ್ತು (ಭೂಮಿತಾ.೬೫).ಕೊಲ್ಲಾರು: 
(ಕಿ). [?./ ತೆಲು. ಕೊಲಾರು, ಕೊಲ್ಲಾರು) 

ಕೊಲ್ಲಾರಬಂಡಿ, ಕೊಲ್ಲಾರಭಂಡಿ, ಕೊಲ್ಲಾರಿಬಂಡಿ (ನಾ). 
ಕೊಲ್ಲಾರದ ಬಂಡಿ; ಕಮಾನುಗಾಡಿ : ಕೊಟ್ಟಗೆ ಕೊಲ್ಲಾರಬಂಡಿ 
ಕೀಲಾರವ ನೆಟ್ಟನೆ ನೃಪ ಕೆರಳಿಸಿದ (ನಾಗಕು. ೩-೩೬೦); ಕೊಟ್ಟಿಗೆಯ 
ಕೊಲ್ಲಾರಬಂಡಿಗಳ ಮೇಲೆ ಸರಕಿಟ್ಟಣಿಸಿ ನೂಕಿದುದು (ಜೈ ಮಿಧಾ. ೭-೫). 
ರುಗರುಗಿಸುವ ಕಾಂತಿಯಿಂದ ಸೊಗೆಯಿಸುವ ಕೊಲ್ಲಾರಬಂಡಿಯ 
ಲೆಕ್ಕನಬಗೆವನಾರಾ ದಂಡಿನೊಳಗೆ(ಕಂನವಿ.೧೧-೩೩) ಕೊಲ್ಲಾ ರಭೆಂಡಿ: 
ಸ್ವಾದು, ಗುಡ, ಶರ್ಕರಾ ಪರಿಪೂರ್ಣವಾಗಿರುವ ಸಾವಿರ ಕೊಲ್ಲಾರ 
ಭಂಡಿಗಳನ್ನು ತಂದು (ಕೃವಾಸ. ೧೧೯). ಕೊಲ್ಲಾರಿಬಂಡಿ : ಕೊಲ್ಲಾರಿ 
ಬಂಡಿಯೊಳ್‌ ತನ್ನೆಲ್ಲಾ ಪುಸ್ತಕಮನಿಡಿದುತಂದು (ದಿವ್ಯಸೂ. ೧೩-೮); 
ನಿಬ್ಬಣಕೆ ಹೊರಟಂತೆ ಹಾಡರಿಗಬ್ಬಗಳ ಕೊಲ್ಲಾರಿಬಂಡಿ ( ನೆಲಮು. ೩೩). 

[ಕೊಲ್ಲಾರ + ಬಂಡಿ] 

ಕೊಲ್ಲಾರಭಂಡಿ "ಕೊಲ್ಲಾರಬಂಡಿ? ನೋ. 

ಕೊಲ್ಲಾರಿ, "ಕೊಲ್ಲಾರ' ನೋ. 

ಕೊಲ್ಲಾರ್ಮಿ (ನಾ). “ಮುಖಂಡರು, ಹುದ್ದೇದಾರರು, ಪ್ರಮುಖರು” 
(ಚಿತ್ರಪಾ. ಕೋಶ) : ಈ ಮೂರು ಜನ ಅಣ್ಮತಮ್ಮಂದಿರು... ತುರು, 
ಕುರಿ, ಕೊಲ್ಲಾರಿ ಮುಂತಾದ ಕಂಪಳವನ್ನು ತೆರಳಿಸಿಕೊಂಡು ' ದಕ್ಷಿಣ 
ದೇಶಕ್ಕೆ ಬಂದರು (ಚಿತ್ರಪಾ. ೪). (?) 


ಕೊಲ್ಲಾರಿಚಳ್ಕಡಿ 


ಕೊಲ್ಲಾರಿಚಕ್ಕಡಿ (ನಾ). ಇ ಕೊಲ್ಲಾರೆಬಂಡಿ: ಕೊಲ್ಲಾರಿ ಚಕ್ಕಡಿಗೆ 
ಹೂಡಿರುವ. ಎಕ್ತುಗಳ ಕೊರಳ ಗೆಜ್ಜೆಯ ಸರವು ಟಂಟಣಿಸಲು 
(ಭಾವಜೀ. ೫-೯೩). [ಕೊಲ್ಲಾರಿ, + ಚಕ್ಕಡಿ] 

ಕೊಲ್ಲಾರಿಬಂಡಿ "ಕೊಲ್ಲಾರಬಂಡಿ' ನೋ. 

ಕೊಲ್ಲಾರು "ಕೊಲ್ಲಾರ' ನೋ. 

ಕೊಲ್ಲಾಸೆ (ನಾ). ಕೊಲ್ಲುವ ಆಸೆ: ಬಿಲ್ಲಾಸೆ ಬೇಡಂಗೆ ಕೊಲ್ಲಾಸೆ 
ಕಟುಗಂಗೆ ಬೆಲ್ಲದ ಆಸೆ ಬಾಲರಿಗೆ (ಸರ್ವಜ್ಞ. ೧೯೦೭). [ಕೊಲ್‌ + ಆಸೆ) 

ಕೊಲ್ಲಿ, ಕೊಲ್ಲೈ (ನಾ). ೧. ವಕ್ರವಾದುದು; ಕೊಂಕು; 
ಓರೆ: “ಕೊಲ್ಲಿ (ಪಾಕಾಂ. ಲ್ಲೆ)ಯೆಂದು ನಕ್ರುಂ? (ಕಶಸಾ. ೨೩-೪೭೪); 
“ಕೊಳ್ಲಿಯೆನಲ್‌' ವಕ್ರಮಕ್ಕು ” (ಕವಿಕಂ. ೧೯೨). "ಕೊಲ್ಲಿನೋಟ' 
ಪರಾ. ೨. ಅಗಡು; ತೊಂಡು; ಪೋಲಿ: ಅಗಡನಗಡು ಮಾಡದೆ 
ಬೇಡಿದುದನಿಶ್ರು ತೆಗೆದು ಕಟ್ಟಿದರೆ `ಕಟ್ಟನಲಿ ಸಿಕ್ಕಿ ಬೆಗಡಗೊಳ್ಳದೆ 
ಕೊಲ್ಲಿಯಂತೆ ಹೇಳಿದ ಕಡೆಗೆ ಸೊಗಿಸಿನಿಂ ಬಹುದಾಗಲಿ (ಭಕ್ತಿಸ. 111; 
೨೬-೩). "ಕೊಲ್ಲಿಯಾವು.' ಪರಾ. ೩. ಚಿಕ್ಕಪ್ರವಾಹ; ಹಳ್ಳ: 
ಕೆಜಿ ಕೊಲ್ಲಿಸಹಿತ (ಎಕ. 111, ಮಂಡ್ಯ. ೧೧೩-೬೦ ; 713); ಮೂಡಾ 
ಯ್ಲೋಡಿ ನೀರಿಟಕಿವೆ ತಾಣಿಎ ವೋಗಿ (ಎಕ. ೩೪೭, ಗುಬ್ಬಿ. ೭೫-೫೨; 733); 
ನಮ್ಮೂರ ಕೊಲ್ಲಿಯ ಹತ್ತಿರದ ಮರಳನ್ನು ಒಂದರಿಯಾಡಿ... 
ಸೇರು :ಕಟ್ಟಿಕೊಂಡು ಬಂದರು (ನಮ್ಮೂರ. ೨೦). ೪. ಭೂಮಿ 
ಯೊಳಕ್ಕೆ ನುಗ್ಗಿರುವ ಸಮುದ್ರದ ಭಾಗ: ಕೆಳಗಣ ಕೊಲ್ಲಿಯಲ್ಲಿ 
ನಿಂತಿರುವ ಎರಡು ಯುದ್ಧನೌಕೆಗಳ ಧ್ವಜಸ್ತಂಭಗಳು ಕಾಣುತಿವೆ 
(ಆರ್ಯಕ. ೧) ; ಪರ್ಷಿಯಾ ಕೊಲ್ಲಿಯಲ್ಲಿ ದೊರೆಯುವ ಕಪ್ಪುಹವಳವು 
ಕೆಂಪು ಹವಳಕಿಂತಲೂ ಗಟ್ಟ (ಪ್ರಾಣಿಶಾ. ೧೬೧); ಬಂಗಾಳ ಕೊಲ್ಲಿ 
(ಕೂಢಿ). ೫. ಒಂದು ಬಗೆಯ ಪಾತ್ರೆ (?): ಮತ್ತೆ ಕಲಸುತ 
ಪಡಗದಿಂ ಘಟದಿ ಕೊಡಗಳಿಂ ಮತ್ತೆ ಕೊಪ್ಪರಿಗೆಯಿಂ ತಾಂಬ್ರ 
ಳೊಲ್ಲಿಯಿಂ (ಲಿಂಗಪು. ೩೩-೧೪), ಕೊಲ್ಲೆ,: ೧. "ಕೊಲ್ಲೆನೋಟ' 
ಪರಾ. ೬. ಮೂರೆ; ತುದಿ: ಸಭಾನಾಗರದ ಕಡೆಯ ಕೋಹಿನ 
ಕೊಲ್ಲೆ ಯೊಳ್‌ ಸಿಂದು (ಜೆಬಪು. ೩೦-೧೫). 

[ದೇ. | ಮಲ. ತುಳು, ಕೊಡ. ಕೊಲ್ಲಿ ; ತೆಲು. ಗೊಲ್ಲಿ] 

ಕೊಲ್ಲಿಆವು "ಕೊಲ್ಲಿಯಾವು' ನೋ. 

ಕೊಲ್ಲಿತನ (ನಾ). ಒರಟುಶನ; ವಕ್ರತೆ; ತುಂಟಾಟ: ಇಂದೇಶ 
ಕೊರ್ನೆಯೆ ಕೊಲ್ಲಿತನವನು ತಳೆದು ನನ್ನೊಳು ಸೊಬ್ಲನೊಂದನು ಸೊಲ್ಲಿ 
ಸದೆ ಬಿಗಿವಿಡಿದೆ ಮೌನವನು (ಅಂಜಡ. ೩-೪೮). [ಕೊಲ್ಲಿ + -ತನ]) 

ಕೊಲ್ಲಿನೋಟ, ಕೊಲ್ಲೆನೋಟ (ನಾ). ಓರೆನೋಟ; ಕಡೆಗಣ್ಣೋಟ; 
ಕಟಾಕ್ಷ: ಕನಿರಾಜನುಲ್ಲಂಗೆ ಕೊಲ್ಲಿನೋಟಮಂ ಪಸಾಯಮಿತ್ತು 
ಲೀಲಾವತಿಯಿಂತೆಂದಳ್‌ (ಲೀಲಾವ. ೧೩-೫೯ವ), ಸಲ್ಲಲಿತಾಂಗಿಯ 
ಕೊಲ್ಲಿ ನೋಟದೆ ಸಿಲ್ಕಿ ತಲ್ಲಣಿಪುದು ವಿಟಿನಿಕರ (ಅಂಜಡ. ೩-೫೭); 
ತಮ್ಮ ಚೆಲ್ಲೆಗಂಗಳ ಕೊಲ್ಲಿ ನೋಟಿದ ವಿಳಾಸಮಂ ಬೀಣುತ್ತೆ (ನಾಗಕು. 
೨-೨೫ವ) ; ಜೆಳುನೋಟಿವಾವಾಗ ಬಿಜುನೋಟವಾವಾಗ ಸೆಳೆನೋಟ 
ವಾವಾಗ ಸೆಳೆನೋಟ ಕೊಲ್ಲಿನೋಟಗಳು . . . ಅವಾಗವೆಂದೊಳು 
ನೋಟವೆರಸಿ ಪಾಡಿದಳು (ಛರಚ. - ೧೧-೩೧). ಕೊಲ್ಲೆ ನೋಟ ; 
ಹುಲ್ಲೆಗಂಗಳ ಕೊಲ್ಲೆನೋಟದ ವನಿಶೆಯರೆಲ್ಲ ನೋಡುತ್ತಲಿರಲನನ 
(ಜಿನರಾ. ೯-೧೨೧). [ಕೊಲ್ಲಿ + ನೋಟ) 

ಕೊಲ್ಲಿಯಾವು, ಕೊಲ್ಲಿಆವು (ನಾ). ಅಗಡು ಹಸು; ತೊಂಡು ಆವು: 
ಕೊಲ್ಲಿಯಾನಿನಲ್ಲಿ ಸಲ್ಲೀಜಿಯನಅಸುವಂತೆ (ಷೋಳಿಮಾ. ೨೦೦-೬೪೬). 


3೨50೩ 


0 


30 


40 


ಕೊಲ್ಲಿಆವು: ಕೊಲ್ಲಿಆವಿಂಗೆ ಕಾಲ ಕಟ್ಟುವರಲ್ಲದೆ ಮೊಲೆಯ | 


ಕಟ್ಟಿದರುಂಟಿ ಆಯ್ಕಾ (ಆಅನಿಮಾ. ೨೬೫). [ಕೊಲ್ಲಿ + ಆವು) 


ಕೊನರೆಯ 


ಕೊಲ್ಲಿವಲೆ (ನಾ). ಒಂದು ಬಗೆಯ ಬಲೆ: ಗೂಡುವಲೆ ಜಲ್ಲೆವಲೆ ಕೊಲ್ಲಿ 
ವಲೆ ಕರಿಯ ಜನಿವಲೆ ಮುಸುಕುವಲೆ ಬಿತ್ತರದ ನೇಣ್ವಲೆ (ಸಾಳ್ವಭಾ. 
೫-೧೯). "ಕೋಲ್ವಲೆ' ಪರಾ. [ಕೊಲ್ಲಿ? * ಬಲೈ) 
ಕೊಲ್ಲಿಸು "ಕೊಲಿಸು' ನೋ. 
ಕೊಲ್ಲು "ಕೊಲ್‌,' ನೋ. 
ಕೊಲ್ಲುಗ (ನಾ). ಕೊಲ್ಲುವವನು; ಕೊಲೆಗಾರ; ಕಟುಕ: ಕೆಕ್ತುಗ 
ಕಾಟುಗ ಕೊಲ್ಲು [ಪಾಕಾಂ. ಪೋಲುಗ, ಹೊಲ್ಲುಗ, ಹೊನ್ನುಗ, 
ಹುಲ್ಲುಗೃ ಫೋಲಿಗ]ನೆಂಬುದು ಎಸ್ಟ ಹೆಸರಯ್ಯ (ಬಸವ. aan), 
[ಕೊಲ್ಲು (ಆ ಕೊಲ್‌) * -ಗ್ಯ) 
ಕೊಲ್ಲುಗೊಲೆ, ಕೊಲ್ಲಗೊಲೆ (ನಾ). ಕ್ರೂರವಾದ ಕೊಲೆ;ಕಗ್ಗೊಲೆ: 
ಚೆಲ್ಲವಾಡುತ ದನುಜಸೇನೆಯ ಕೊಲ್ಲುಗೊಲೆಯನು ಕೊಂದು ಕೂಗುತ 
(ಕೌಶಿರಾ. ೨೦-೩೯). ಕೊಲ್ಲಗೊಲೆ : ಪಾಪಿ ತಕ್ಷಕಂ ವಿಪ್ರನಂ ಮರಳಿಚಿ 
ಕೊಬ್ಲಗೊಲೆಯಂ ಕೊಂದನಯ್ಕನಂ ವಿಪ್ರಸುತನೆಲ್ಲವನು ಕೊರಳ ಕೊಯ್ದ 
ವನೆಂದು ಕಿಡಿಗೆದರಿ ಹಣ್ಣ ಕಡಿದಾಡಿದನು (ತುರಂಗ. ೬-೨೫). 
[ಕೊಲ್ಲು (ಆ ಕೊಲ್‌) * ಕೊಲ್ಮೆ. / ತಮಿ. ಕೊಲ್ಲುಕ್ಕೊಲೈ] 
ಕೊಲ್ಲಿ" ಕೊಲ್ಲಿ' ನೋ. 
ಕೊಲ್ಲೆ (ನಾ): ರೆಂಬೆ; ಕೊನೆ; ಕೊಂಬೆ: ಪಣ ಮಾಮರದ 
ಕೊಲ್ಲೆಯೊಳು ದಂಪತಿಗಳೆರಡು ಗಿಳಿಗಳು ಫಲವ ಮೆಲ್ಲುತಿರಲು 
(ಪ್ರೌಢರಾ. ೫-೨೭); ಅಗಿಗಳನ್ನು ಇಲ್ಲವೆ ಕೊಲ್ಲೆ ಗಳು ಅಥವಾ ಅಂಟು 
ಗಳನ್ನು ತರಿಸಿ (ಕೃಷಿಪ್ರ- ೧೯೩). 
ಕೊಲ್ಲೆ ನೋಟ "ಕೊಲ್ಲಿನೋಟ' ನೋ. 
ಕೊಲ್ಲೈಸು (ಕ್ರಿ). ಓರೆಯಾಗು ; ಪಕ್ಕಕ್ಕೆ ಸರಿ; ಹೊರಳು: ಅಲ್ಲಿದ್ದು 
ಕಂಭವ ತಾಗೆಂದು ಬಿಡೆ ಕಂಭದಲ್ಲಿ ನೆಟ್ಟಿತು ಬಾಣ ಬಂದು.ಕೊಲ್ಲೈಸಿ 
(ಭರಚ. ೨೪-೬೧). [ಕೊಲ್ಲಿ] (ಆ. ಕೊಲ್ಲಿ) * -ಇಸ್ಕು] 
ಕೊಲ್ಸೇಡುಗೊಳ್‌ (ಕ್ರಿ). (?): ನೆವದಿಂ ಕಾಯ್ದು ಕನಲ್ಲು ಪೋದಿನಿ 
ಯನಂ ಕಣ್ಮುಟ್ಟ ನೊಳ್‌ ಕಂಡು ಕೈರವಪಶ್ರಾಯತನೇತ್ರೆ ಕೀಲಿಸಿದವೊಲ್‌ 
ಕೊಲ್ಬೇಡುಗೊಂಡಳ್‌ ಚಳತಶ್ರವನಾಪಾತಪತಾಕೆವೊಲ್‌ ನಡುಗಿದಳ್‌ 
(ಅನಂಪು. ೮-೨೨). 
[P ಇದು "ಕೊಳ್ಸೇಡುಗೊಳ್‌' ಎಂಬುದರ ಅಪಲಿಖಿತವಿರಬಹುದು] 
ಕೊನಯ (ನಾ). ಒಬ್ಬಾತನ ಹೆಸರು: ಕೊಳವರ ಕೊವಯನ್‌ 
ಗೌತಮಸ್ತಾನಳ ಕೊಟ್ಟದು ಸೊಡರುಂ ಸಾಲೆಯುಂ (ಎಕ. ೪7], 'ಶಿಕಾರಿ, 
೪೫-೫೨ ; 890). (2) 
ಕೊವರ,್ಮ, ಕುನರ,್ಮ (ನಾ). ಕುಂಬಾರ: *ಕೊ[ಪಾಶಾಂ. ಕು]ವರಂ 
ಬಾಂಬಂ ಕುಂಬಜಂ* (ಚಶುನಿ. ೧೦೪). ಕುವರೈ: ಮೇಲಿನ 
ಪ್ರಯೋಗದ ಸಾಠಾಂತರವನ್ನು ನೋಡಿ. [?) 
ಕೊವರ, "ಕುವರ್ಠ' ನೋ. 
ಕೊವರಪೆ (ನಾ). ಒಂದು ಸ್ಥಳದ ಹೆಸರು: ಕೊವರಪೆಯ 
ಚಿಂಪಯ್ಮನುಂ ಲೋಕಯ್ಯನುಂ ಕೊಟ್ಟಾರದ ಜಾರಪುಲಿಯುಂ 
(ಎಕ, 2೭11, ಶಿರಾ. ೨೮-೫೦ ; 943). [?) 
ಕೊವರಾಚಾರಿ (ನಾ). ಒಬ್ಬಾತನ ಹೆಸರು: ಆಕ್ಕರಂಜೊಯ್ದ 
ಕೊಎರಾಚಾರಿಯ ಮಗಂ (ಎಕ. 1%, ಹೊಸಕೋ. ೧೧೧-೯ ; 997). 
[ಕೊವರ್ಯ (ಆ ಕುವರ್ಯ) * ಆಚಾರಿ) 
ಕೊವರಿ "ಕುವರಿ' ನೋ. 
ಕೊವರೆಯ (ನಾ). ಒಬ್ಬಾಶನ ಹೆಸರು: ಗವುಣ್ಣನ ಮಗ ಕೊವರೆಯ 
» * « ಪಲರನಿಜಕಿದು ಸ್ವರ್ಗಾಲಯ ಪೊಕ್ಕನ್‌ (ಎಕ. ೫, ಚಿಂಶಾಮ. 
[ಕೊವರ್ಯ (೮ ಕುವರ್ಯ) 4 ಆಯ್ಕ («ಆ ಅಯ್ಯ) 
139 


೩೬-೩ ; 885). 


ಕೊಳಂಜ 


೨. ಬಂಧಿಸಲ್ಪಡು; ಕಟ್ಟುವಡೆ : ಎಡೆಗಿಣದಬಲೆಯ ಮೊಲೆಯಿಟ್ವಿಡೆ 
ಯೊ" ಕೊಳಗೊಂಡು ನಿಂದುವಲ್ಲದೆ ನುಸುಳಲ್‌ ಪಡೆಯವು ಮದನಾ 
ಸ್ತೃಂಗಳ್‌ (ಅರ್ಧನೇ. ೩-೨೩). [ಕೊಳ್ಳ * ಕೊಳ] 

ಕೊಳಂಜ, ಕೊಳಂಜು (ನಾ). ಒಂದು ಬಗೆಯ ಮರ; ಗಂಧಮೂಲ: 
* ಮಂಜಿನ್ಮ ಎಕೊಳಂಜ ? (ಗಂಗಾಮ. ೨೪೬) ಕೊಳೆಂಜು : “ಯೋಜನ | 3 
ಪರ್ಣಿ, ಯೋಜನನಲ್ಲಿ - ಕೊಳಂಜು * (ಗಂಗಾಮ. ೨೬೮). 

[< ಸಂ. ಕುಲಂಜ] 
ಕೊಳಂಜನ (ನಾ). - ಕೊಳಂಜ: "ಆಪ್ಮ-ಕೊಳಂಜನ '(ಗಂಗಾಮ.೨೫). 
[<£ ಕುಲಂಜನ] 

ಕೊಳೆಂಜು "ಕೊಳಂಜ' ನೋ. 10 

ಕೊಳಂಬ, ಕೊಳಂಬು, ಖೊಳಂಬ (ನಾ). ೧. ಕೆಲಸ ನಿಂತು 
ಹೋಗುವಿಕೆ, ತಡೆದು ನಿಲ್ಲುವಿಕೆ: *ಮೂರಾಬಟ್ಟಿ ; ಕೆಲಸ 
ಕೆಡುವುದು; ಕೆಲಸ ಬಂದಾಗುವುದು ; ತೊಂದರೆ * (ಜಾನಕೋ. ೪೨). 
ಕೊಳೆಂಬು : “ತೊಂದರೆ; ಹರೆಕತ್ತು(ಗಂಗಾಮ.೧೦೩). ಖೊಳಂಬ. 
"ಖೊಳಂಬಿಸು' ಪರಾ. [4- ಮರಾ, ಖೋಳಂಬ, ಖೋಳಂಬಾ]|15 

ಕೊಳೂಬು "ಕೊಳಂಬ' ನೋ. 

ಕೊಳಂಬೆ (ನಾ). (?): ದೇನ ಮತ್ತಮಾಂಸಮದುಆಯೆ ಪಡಹದ 
ಹಿಳುಕುಟ್‌ ಯೆ ಕೊಳಂಬೆಯ ಕೂಕಂಬದ ಕೋಡಂಜೆಯ ಮುಡಿಗೆಯ 
ತಾಣಂಗಳೊಳ್‌ ಮೇದು ಮೆಯೈೆರ್ಚಿ ಸೊವಡಿಂಗೆ ಸೋಲ್ತು 
(ಅನಂಪು. ೧೧-೩೯ವ). [21 20 

ಕೊಳಕ "ಕೊಲಕ' ನೋ. 

ಕೊಳಕಟ್ಟೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಔಗ. 


೨೦-೩೫೫), [? + ಹುಲ್ಬು(ಆ ಪುಲ್‌)] 
ಳೊಳಕರಣಿ "ಕುಲಕರಣಿ' ನೋ. 
ಕೊಳೆಕಿ (ನಾ). ಅಶುಚಿಯಾದ ಹೆಂಗಸು; ಹೇಸಿಯಾದ |25 


ಹೆಣ್ಣು : ಅವಳು ಶುದ್ಧ ಕೊಳಕಿ (ರೂಢಿ). 
[ಕೊಳಕು (ಆ ಕೊಟಳು) + -ಣ್ಯ] 
ಕೊಳೆಕು "ಕೊಟಕು' ನೋ. 
ಕೊಳೆಕುತನೆ (ನಾ). ಕೊಳೆಯಾಗಿರುವಿಕೆ ; ಹೇಸಿಗೆ; ಮಲಿನತೆ: 
ಹಳ್ಳಿಯ ಜನತೆಯಲ್ಲಿ ಹಬ್ಬಿರುವ ಅಜ್ಞಾನ, ಅಂಧಕಾರ, ಕೊಳಕುತನ |80 
ವನ್ನು ನೀಗಿ (ಚಿತೆಸ. ೧೦೬). [ಕೊಳಕು (೮ ಕೊಟಕು) + -ತನ] 
ಕೊಳೆಕುನಗೆ (ನಾ). ಜುಗುಪ್ಸೆಯನ್ನುಂಟುಮಾಡುವ ನಗು; 
ಹೇಸಿಗೆಯನ್ನು ಹುಟ್ಟಿಸುವ ನಗೆ: ಜನರನ್ನು ನಗೆಗೀಡು ಮಾಡಲಿಕ್ಕೆ 
ಕೊಳಕುನಗೆ ನಗುವುದನ್ನು ಅವನರಿಯನು (ನಿರಾಭ ೭೭), 
(ಕೊಳಕು (ಆ ಕೊಟಕು) + ನಗೆ) 35 
ಕೊಳಕುನಾರು (ನಾ). ಒಂದು ಬಗೆಯ ಸಸ್ಯ: ಸಾಲುಪರ್ಣಿ, 
ಕೊಳಕುನಾರು (ಮೈಡಗಿ ೨೯-೫೭೧). [1] 
ಕೊಳಕುನಾಲು (ಕ್ರಿ). ಕೆಟ್ಟಿವಾಸನೆಯುಂಟಾಗು; ಗಬ್ಬುನಾರು : 
ಕೊಳಕ:ನಾಜುವ ದುರ್ವ್ರುಣಂಗಳು (ಬಸಷು. ೪೦-೬೯), 
[ಕೊಳಕು (ಆ. ಕೊಟಕು) 4 ನಾಜ್ಕು) 
ಕೊಳಕುನುಡಿ (ಕ್ರಿ). ಹೊಲಸು ಮಾತನಾಡು; ಹೀನವಾಗಿ ನುಡಿ: | 
“ಹೇಗೆ ಮಾತನಾಡಿಸುತ್ತದೆ ನೋಡು ನಾಚಿಕಿಲ್ಲದ್ದು 1೫ ಶೀನನು ಕೊಳಕು 
ನುಡಿದನು (ನಿರಾಭ. ೯೦). [ಕೊಳಕು (೮ ಕೊಟಕು) ನುಡಿ] 
ಕೊಳಕುನುಡ್ಮಿ (ನಾ). ಹೊಲಸು ಮಾತು; ಹೀನನುಡಿ: ಅವನ 
ಕೊಳಕುನುಡಿ ಕೇಳಿ ಬಹಳ ಬೇಸರವಾಯಿತು (ರೂಢಿ). 
[ಕೊಳಕು (ಆ ಕೊಟಕು) + ನುಡ್ಡಿ] 


ಪಿ೨೦೮ 


ಕೊಳೆಗದಾಯ 


ಕೊಳೆಕುಮಂಡಲ (ನಾ). ಒಂದು ಬಗೆಯ: ಹಾವು ಔ ತನ್ನ 
ವಿಷದಿಂದ ಶರೀರವು ಕೊಳೆತು ಬೀಳುವಂತೆ ಮಾಡುವ ಹಾವು: 
ಆವರಿಗೆ ಕೊಳಕುಮಂಡಲ ಕಚ್ಚಿದೆ ರೂಢಿ). 

[ಕೊಳಕು (೮. ಕೊಟಕು) 4 ಮಂಡಲ] 

ಕೊಳಕುಮಾತು (ನಾ). - ಕೊಳಕುನುಡ್ಮಿ: ಕುಹಕರ ಕೊಂಕು 

ಕೊಳಕುಮಾತು (ಸಾಹಿವಿ. ೧೧೫). 
[ಕೊಳಕು (೮ ಕೊಟಕು) + ಮಾತ್ತು] 

ಕೊಳಕುವೃತ್ತಿ (ನಾ). - ಕೊಳಕುತನ : ಬಡತನ, ಕೊಳಕುವೃತ್ತಿ, 
ಅವಿದ್ಯೆ ಇವುಗಳೀ ಅವರು ಜೀತಗಾರರಾಗುವುದಕ್ಕೆ ಕಾರಣ 
(ಹುಟ್ಟಿ ಹ. ೬೬). [ಕೊಳಕು (ಆ ಕೊಟಕು) * ವೃತ್ತಿ) 

ಕೊಳಕೆ, ಕೊಳ್ಳೆ (ನಾ). (ಕರಾ) ವರ್ಷದಲ್ಲಿ ಭತ್ತದ ಮೂರನೆಯ 
ಬೆಳೆ; ಸುಗ್ಗಿ ಮೇಲೆ ಕೊಳಕೆ; ಮಗ್ಗಿ ಮೇಲೆ ಲೆಕ್ಕ (ಗಾದೆ) ; ಕುಪ್ಪನ 
ನಂಬಿ ಕೊಳಕೆ ಬಿತ್ತಿದೆ; ಕುಪ್ಪ ಓಡಿಹೋದ, ಕೊಳಕೆ ಹೊತ್ತಿಹೋಯಿತು 
(ಗಾದೆ). ಕೊಳ್ಳೆ: (ಕಿ). [+ ತುಳು. ಕೊಳಳೆ, ಕೊಲಕೆ] 

ಕೊಳಕೊಳಕೆ "ಕೊಳಗುಳಿಕೆ? ನೋ. 

ಕೊಳೆಗ (ನಾ). ೧. ಒಂದು ಅಳತೆ; ನಾಲ್ಕು ಬಳ್ಳಗಳ ಸರಿಮಾಣ: 
ಇಬಳ್ಳಮವು ನಾಲ್ಕಿನಲು ಕೊಳಗಂ ” (ಮಂಗರಾ. ೧೦೪-೧೧) ; ಸಲಗೆ 
ಎರಡು ಕೊಳಗ ಹೆತ್ತು (ಎಕ. ೪1, ಕಡೂರು. ೨-೧೮; ಸು. 1110); 
ಮಾನದ ತೋರಿಹ ಅವಿಂಗೆ ಕೊಳಗದೆ [ಪಾಕಾಂ. ಕೊಳದ] ತೋರಿಹ 
ಕೆಚ್ಚಲು (ಅವಚಂ. ೧೨-೪೮) ; ಬೇಳೆವೊಂಮನರೆಬೆಲ್ಲ ಮೂರು ತುಪ್ಪ 
ವೊಂದು ಕೊಳಗ (ಎಕ. ೩1, ಮೊಳಳಾ. ೩೧೯ ;- 1366) ; ಆಯುಸ್ಕೃ 
ರಾಶಿಯನಳೆವ ಕೊಳಗವು ಸೂರ್ಯನೆಂಬುದ ತಿಳಿದು (ಕುವ್ಯಾಭೀ. ೪-೨೧). 
೨. ಲೋಹದ ದೊಡ್ಡ ಪಾತ್ರೆ : ಪಿರಿದೆನಸಿದ ಕೊಳಗದಿಂದ ಮುಂ ತಾಂ 
ಕೊಂಡಂತಿರೆ ಪರರ್ಗೆ ಕುಡಿಸಿ (ಸಮಸ. ೫-೪೫). "ಕೊಳಗದಪ್ಪಲೆ' 
ಪರಾ. ೩. ಲಿಂಗದ ಮೇಲೆ ಮುಚ್ಚುವ ಮುಖವಾಡ: ಓಟ್ಟು 
ಕಾಜರಿಗೆ ಆಜುವಣ ಮಕ್ತೆರಿಂಗೆ ಹಂನೆರಡು ಹೊಂನ ಮರಿಯಾದೆ ಕೋಲು 
ಕೊಳಗದೇವರಿಗೆ (ಎಇ. ೫x11, ೩೦-೭೦ ; 1256), ೪. ಕವಿಯ 
ಒಂದು ಆಭರಣ (?) : ಅಂಗದ ಜೋಡು ವಜ್ರಾಂಗಿ ಕೊಳಗ 
ಸೀಸಕಭುಜಯುಗದ ರಕ್ಕೆ ಸುಂಡಾಯ್ತ ಕೈದುಗಳ್‌ ತುಂಬಿ 
ಬಂಡಿಗಳಗಣಿತಂ ಬಂದುವು (ಚೆಬಪು. ೪೭-೪೪). 

[ದೇ, ॥ ತಮಿ. ಕುಳಗ; ಮಲ. ತುಳು. ಕೊಳಗ; ತೆಲು. ಕೊಲ] 

ಕೊಳಗ್ನ "ಕೊಳಗು' ನೋ. 

ಕೊಳಗಗೊಳ್‌ (ಕ್ರಿ). ಕೊಳೆಗವನ್ನು ತೆಗೆದುಕೊಳ್ಳು, —ಹಿಡಿ : 
ಕೊಳಗು£ಗ]ಕೊಂಡು ಅಳೆದು ಮೂಗುಳ ಜೋಳಮಂ ಮೆಟ್ಟಗಟ್ಟ 
ತಂದಿಳುಹೆ (ಸಿಂಗಿರಾ. ೯-೮). [ಕೊಳಗ * ಕೊಳ್ಳ] 

ಕೊಳಗದಪ್ಪಲೆ, ಕೊಣದಪ್ಪಲೆ, ಕೊಳದಷ್ಟಲೆ (ನಾ). ಕೊಳಗದ 
ಆಕಾರದಲ್ಲಿರುವ ಪಾತ್ರೆ: ಒಂದು ಕೊಳಗದಪ್ಪಲೆಗೆ ಎಣ್ಣೆ ತುಂಬಿ 
(ನನ್ನೂರು. ೩೦೨); ಕೊಳಗದಪ್ಪಲೆಯನ್ನು ಹೊತ್ತ ಬರುಗಾಲಿನ 
ಹೆಂಗಸರಿಬ್ಬರು. . , ಹೊರಗೆ ಬಂದರು (ಪುನರು. ೬೪). 
ಕೊಣದಪ್ಪಲೆ : ಒಂದು ಸಣ್ಣ ಕೊಣದಪ್ಪಲೆಯನ್ನು ಮೆಲ್ಲಗೆ ಆಚೆಗೆ 
ತೆಗೆದನು (ನಾಲ್ಯಮ. ೬೦). ಕೊಳದಪ್ಪಲೆ : ಅಮ್ಮಯ್ಯ ಒಬ್ಬರೇ 
ಕೊಳದಪ್ಪಲೆಯಲ್ಲಿ ಕ್ಕಾಗೆ ನೀರು ತಂದಾರು? (ಚೆಂಗಾಳ್ವ. ಆ). 

[ಕೊಳಗೃ + ತಪ್ಪಲೆ] 

ಕೊಳಗದಾಯ (ನಾ). ಒಂದು ಬಗೆಯ ತೆರಿಗೆ; ವ್ಯಾಪಾರದಲ್ಲಿ 

ಕೊಳಗದ ಮೇಲೆ ಹಾಕುವ ತೆರಗೆ: ಮತ್ತಂ ಕೊಳಗದಾಯ ಮಳಿ 


ಯಡಕೆಯುಂ ನಡುವುದು (ಸೌಇಇ. 1X-, ೧೫೩-೭೧; 1083); 


ಹೊಳೆಗವಂತ ೨೨೦೯ 


ಹೇಜಸಿಂಗೆ ಕಾಣೋ ದೇಸಿಯ ಹೇಜಕಿಂಗೆ ಅರವನೆ ಕೊಳಗದಾಯ 
ಕೊಟ್ಟಲ್ಲಿ ಒಂದು ಸೇರೆಕೊಂಡಲ್ಲಿ (ಕಣಆ, ೩೧-೪೨-೨೦ ; 1116); 
ಚಿನ್ನಾಮಣಿ ಪುರದ ಲ್ಲಿ ಯೆ ಕೊಳಗದಾಯಮನುಂ ಸಲೆ ಕೊಟ್ಟಿಂ 
(ಕಇಳ. ೧೯-೧-೭೩ ; 1127). [ಕೊಳಗ + ದಾಯ] 

ಕೊಳಗವಂತ (ನಾ). ಒಂದು ಜನಾಂಗದ ಹೆಸರು (?) : ಹಗರೆಯಿಂ 
ಮೂಡ ಕಂಬ ೨೦೦ ಕೊಳಗವಂತ್ತ ಸೇ[ವೆ]ಸೊಟಗೆ ಹೇಜಿಂಗೆ ನೂಜಕಿಲೆ 

ಗೌತಳಿಗಳು ಬಿಟ್ಟ ಆಯ (ಸೌಇಇ. 1-೬, ೩೧೭-೪೫; 1223). (1) 

ಕೊಳಗಾಹಿ (ನಾ). ಕೊಳವನ್ನು ಕಾಯುವವನು; ಸರೋವರದ 
ಕಾವಲುಗಾರ; ಕುಬೇರನ ಬೀಡಿನಗ್ಗದ ಬಂಟರೇ ಕೈಮಾಡಿರೈ ಕೊಳಗಾಹಿ 
ಗಳು ಫಡ ಹಿಂಗಬೇಡೆನುತ (ಕುವ್ಯಾಅ. ೧೦-೫೨). [ಕೊಳ್ಳ + ಶಾಹಿ] 

ಕೊಳಗು, ಕೊಣಗು, ಕೊಳಗ್ಮ (ನಾ). (ಪಶುಗಳ) ಗೊರಸು; 
ಖುರೆಪುಟಿ: "ಖುರಃ, ಶಫಃ- ಈ ೨ಕೊಳ[(ಪಾಕಾಂ. ಣ)]ಗು' 
(ಹಲಾಯು. ೭೨-೨೮೭) ; ಕವಿಲೆಯಾ ಕೋಡುಂ ಕೊಳಗುಮಂ ಪಣ್ಣು 
ಕತ್ನಂಗಳೊಳ್ಳಟ್ಟಸಿ (ಸೌಇಇ, 201-1, ೪೧-೫೨ ; 969) ; ಭೂತಳಮಂ 
ಕೊಳಗಿಂ ಪರಡುತ್ತುಂ ಮನಂ ವಾಯುಗೆ ಮಿದಿಲ್ಲು ಕೆಯ್ಕಿಕ್ಕುವ ಹೊರ್ಕಾ 
ನೆಗಳಂತೆ (ಅರ್ಧನೇ. ೪-೧೨೩ ವ); ಹಸುವಿನ ಕೊಳಗು ಹಸುವಿನ ಕೋಡು 
ಹಸುವಿನ ಚರ್ಮ ಯಿದಂ ಧೂಪನಿಕ್ಳು ವುದು (ಬಾಲಚಿ. 1೧೩೩-೪) ; 
ಕೊಂಬು ಕೊಳಗು ನಿಮಗೆಂಬುತ (ಭೈರಪೇ. ೫-೮೮) ; ಪೊಳೆವ ಕೊಳಗಿನ 
ಜಾನುಜಂಘೆಯ ತೆಗೆತೆಗೆದಿಡುತೆ ನಲಿದು ನರ್ತಿಸುತೆ (ಶ್ರೀರಾಮಾ. 
೨೩೬೧-೯೫) ; ಕೋಣನ ಮುಂದೆ ಕಿನ್ನರಿ ಬಾರಿಸಿದರೆ ಕೊಳಗು ಯಾವುದು? 
ಕೊಂಬು ಯಾವುದು ಎಂದಿತಂತೆ (ಗಾದೆ). ಕೊಣಗು: *ಖುರಃ, 
ಶಫಃ- ಈ ೨ ಕೊಣ(ಪಾಠಾಂ. ಳ]ಗುೌ (ಹಲಾಯು. ಏ೨-೨೮೭). 
ಕೊಳೆಗೈ: ಹೊನ್ನ ಕೋಡಿನ ಕೊಳಗಗಳ... ಕಪಿಲೆಗಳನು ಕೊಟ್ಟನು 
(ನಿಭಾಗ. ೧೦-೮೩-೩೧); ಈ ಧರಿತ್ರಿಯ ಕಾಲು ಕೊಳಗದೊಳ್ಳೊ ಅೇಧದಿಂ 
ಬಗೆದೀಕ್ಷಿಸುವದೆನಲ್‌ ಹರಿಯು ರಂಜಿಸಿತು (ಅರ್ಚಾವಿ. ೧೬-೧೨); 
ನಡೆಗೆಟ್ಟು ತಡೆವಟ್ಟು: ಕೊಟ£ಳ]ಗಂ ಪಟಗದ ನೆರೆಯ ಮಜಕಿಯಜಕಿ 
ಯೊಳ್‌ ತಾಂಟದತ್ತು (ರಾಮಾಶ್ವ: ೧೩೫-೨೩) ; ಕುದುರೆಯ ಕೊಳಗಗಳ 
ಆಸ್ಪಸ್ಟವಾದ ಸಪ್ಪಳವು ಆಕೆಗೆ ಕೇಳತೊಡಗಿತು (ಪದ್ಮಸ. ೧೬). 

(ದೇ. ॥ ತಮಿ. ಮಲ. ಕುಳಮ್ಪು ; ಕೊಡ. ಕೊಳ್ಳ್‌] 

ಕೊಳಗುಣಕೆ "ಕೊಳಗುಳಿಕೆ' ನೋ. 

ಕೊಳೆಗುಪ್ರೆ (ನಾ). ಒಂದು ಬಗೆಯ ತೆರಿಗೆ: ಕೊಳಗುಪ್ಪೆ ಪೆಚ್ಚವಸಿ 
ಅರ್ದ್ಯಂ ಕಾನಸೊಪ್ಪಿನರ್ಧೃಂ ವಾರಲರ್ದ್ಶಂ ಕರ್ಸಸಿಣ್ಣಂ ನೂಟುಪ್ಪ _ 
ತ್ತೆಣ್ಣು... ಇದು ಗೋಪಾಲದೇವರಾ ದತ್ತಿ (ಎಇ. 200, ೨೯-೧೪ ; 
8ನೆಯ ಶತ). [ಆ ಕೊಳಗ, + ಕುಪ್ರೆ,] 

ಕೊಳಗುರು (ನಾ). ಒಂದು ಊರಿನ ಹೆಸರು: ಕೊಳಗುರ ದೇಗುಲಕ್ಕೆ 
ಕಣ್ಣ ಪೀಟಿಪಣಿಯವಟ್ಟ ಮಿನಿತುವಂ ಕೊಟ್ಟು ಪ್ರತಿಟ್ಟಿಗೆಯಿಸಿದ 
(Fan. Xi-i, ೩೫-೧೪ ; 933). (2) 

ಕೊಳೆಗುಳೆ "ಕೊಳ್ಳುಳ' ನೋ. 

ಕೊಳಗುಳಿಕೆ, ಕೊಳಕೊಳಕೆ, ಕೊಳಗುಣಕ್ಕೆ ಕೊಳಗೊಳಿಕೆ,| | 
ಕೊಳವಳಿಕ್ಕ ಕೊಳವಳಿಕೆ, ಕೊಳುಗುಳಿಕ, ಕೊಳುಗುಳಿಕೆ, “| 
ಕೊಳ್ಳುಳಿ, ಗೊಳಗುಳಿಕೆ, ಗೊಳಗೊಳಕೆ, ಗೊಳಗೊಳಿಕೆ (ನಾ). 
ಒಂದು ಬಗೆಯ ಮುಳ್ಳುಗಿಡ; ಇಕ್ಸುರ: ನೆಜಕಿವೊರಸುಗೆ | 
ಕಾನಲಿಯಂ ಕಿಜುಕುಸಲೆಯ ಬೇರೊಳಕ್ಕೆ ಕೆೊಳಗುಳಿಕೆಲೆಯೊಳ್‌ | 
(ಲೋಕೋಸ. ೮-೯), ಕರ್ಪರಬೊಂಡೆಯ ಕನಕದವೊಪ್ಪುವ ಕೊಳಗುಳಿಕೆ | 
ಯೆಲೆಹುಲಿ(ರ್ರಿಯ (ಖಮದ. ೧೪-೬೧); ಕೊಳಗುಳಿಕೆಯ | 451 


ಪುಣಿಸೆಯ * ಎತ್ತುನಾಲಗೆ ಯೆಲೆಯು (ಅಶ್ವಶಾ. ೧೨-೧೬). | 


ಕೊಳತ್ತೂರ್‌ 


ಕೊಳಕೊಳೆಕೆ : ಕಿಂನೆಲ್ಲಿಯ ಸೊಪ್ಪು, ಕೊಳಕೊಳಕೆ ಸೊಪ್ಪು, 
ಹಾಲಂಗೊಳಲೇ ಸೊಪ್ಪು ಇಷ್ಟು ಸೊಪ್ಪನ್ನು ಸಮಾನಂಗೊಂಡು 
(ವಿವೈವಿ. ೧೦೫). ಕೊಳಗುಣಕೆ: “ಇಕ್ಸುಗಂಧಾ, ಕಾಂಡೇಕ್ಟು, 
ಕೋಕಿಲಾಕ್ಷಃ, ಇಕ್ಟುರಃ, ಕ್ಲುರಃ-ಈ ೫ ಕೊಳಗುಣಕೆ * (ನಾಚಿರಾ.೧೧೦). 
ಕೊಳೆಗೊಳಿಳೆ : *ಕೊಳಗೊಳಿಕೆಯಿಕ್ಸುರಕ * (ಮಂಗರಾ. ೪೦-೩೦). 
ಕೊಳೆವಳಿಳ: “ವಕಾಕ್ಷಃ- ಕೊಳವಳಿಕ್‌ (ಓಸಧಿ. ೯೬); 
ಕೊಳವಳಿಕನ ಕಸಇಯದಲಾಗಲಿ ಮೇಣಳೆಯಿಂದಾಗಲಿ ಮರ್ದಿಸಿ 
(ಸಾಳ್ವಸಾಂ, ೨೦). ಕೊಳವಳಿಕೆ: *ಕೋಶಿಲಾಕ್ಷಃ - ಕೊಳವಳಿಕೆ, 
ಕರಿಯ ಕಬ್ಬು” (ಓಷಧಿ. ೪೧); ಕೊಳವಳಿಕೆಯ ಕಷಾಯದಿ ಮಧುವಿಂ 
ಕೊಳ್ಳೆ ಗಳಿಲನೆ ಧನುರ್ವಾತ ಕೆಡುಗು (ಸಾಳ್ವಸಾಂ. ೨೦) ; ತುಂಬಿವಿಂಡು 
ಕೊಳವಳಿಳೆಗೆ ಕೂರ್ತೆಅಗುವುದೆ (ಗೀತಗೋ. ೬೫-೩). ಕೊಳುಗುಳಿಕ; 
*ಶೃಂಖಲಾ - ಕೊಳು(ವ)ಗುಳಿಕ ? (ಓಷಧಿ. ೧೭೦): ಕೊಳುಗುಳಿಕೆ : 
*“ಇಕ್ಸುಗಂಧೆ* (ನಾಚರಾ. ಕಿ). ಕೊಳ್ಳುಳಿ: ತಗರಂ ಕೊಳ್ಳುಳಿ 
[ಪಾಠಾಂ. ಕೊಗ್ಗಿಯು) ನುಗ್ಗಿ ಕಗ್ಗೊಣಲೆ ತೊಟ್ಟಲ್‌ ಸೂರಣಂ 
(ಲೋಕೋಪ. ೯-೨೪೦). ಗೊಳಗುಳಿಕೆ: ನಿಂದೆಯ ನೆಗ್ಗಿಲಮುಳ್ಳು 
ಸ್ವಪ್ರಶಂಸೆಯ ಗೊಳಗುಳಿಕೆ (ಮಾನಸ. ೭೯-೮). ಗೊಳಗೊಳಕೆ : 
ಮನೆಯ ಮಲ್ಲಿಗೆಗಿಂತ ಕೊಳೆಯಲ್ಲಿರುವ ಗೊಳಗೊಳಕೆಯೆ ಏಕೆ ಮೆಚ್ಚೊ 
(ಗಾಳಿಪ. ೨೦೬). ಗೊಳೆಗೊಳಿಕೆ : ಎಳೆಹರಿಯದ ಹುಡುಗಿ ಆಕೆ... 
ಮಲ್ಲಿಗೆ ಹೂವೂ ಅಲ್ಲ, ಗೊಳಗೊಳಿಕೆಯೂ ಅಲ್ಲ (ಸಮಜೀ. ೨೪೭). 

ಕೊಳಗೊಳ್‌ "ಕೊಳಂಗೊಳ್‌? ನೋ. 

ಕೊಳಗೊಳಿಕೆ "ಕೊಳಗುಳಿಕೆ' ಕೋ. 

ಕೊಳಚ (ನಾ). ಕೊಳಕ; ಹೊಲಸು ಮನುಷ್ಯ (?): ಎಲವೋಗೋತ್ರ 
ದ್ರೋಹಿ ವಂಶದ ಕೊಳಡ ಕೇಳಸ್ತ್ರಗಳ ಕಳೆಡಸಿದಳೆದು ತುಟ ಬಾಯ್ಗದನು 
ಕೊಡುತ (ಪರಶು. ೧೫-೩೩). [ಕೊಳಚೆ (ಆ ಕೊಬಚೆ) + -ಅ್ಯ) 

ಕೊಳಚೆ "ಕೊಲಟೆ' ನೋ. 

ಕೊಳಚೆನೀರ್‌, ಕೂಳಚೆನೀರು (ನಾ). ಕೊಳೆಯಾದ ನೀರು; ಬಗ್ಗಡ 
ವಾದ ನೀರು: ಕೊಳಚಿಸೀಕೊಳಗಾಳುತೇಳುತ (ಕುವ್ಯಾದ್ರೋ. ೫-೪೪); 
ಅಮರವಾರಿಯೊಳ್ಳುಳುಗದಾ ಕೊಳಚೆನೀರೊಳಗೆ ಮೀವವನಂತೆ 
(ಚೇರಮ. ೬-೪೯). ಕೊಳಚೆನೀರು: ಕೊಳಚೆಸೀರಿನ ಬಳಕೆಯಲಿ 
ಕತ್ತಲೆಯ ದಗಥ್ಯೋದನದಲಾಯುಷವಿಳಿದು ಹೋಗದೆ (ಕು ವ್ಯಾಉ. 
೩-೫೬); ಕೊಳಚೆನೀರನ್ನು ಒಂದು ಕಡೆ ಸಂಗ್ರಹವಾಗಬಿಡುವುದು 
ತೀರ ಅಪಾಯಕರ (ಅಡುಸೌ. ೪೧). [ಕೊಳಚೆ (ಆ ಕೊಟಟೆ) + ನೀರ್‌] 

ಕೊಳಚೆನೀರು "ಕೊಳಚೆನೀರ್‌' ನೋ. 

ಕೊಳತ (ನಾ). ಒಂದು ಬಗೆಯ ಕಾಡಿಗೆ (?): ಮಣಿಮಯ 
ಭಾಜನಂಗಳೊಳ* ತೆಕ್ಕನೆ ತೀವಿದ ಪಂಚರತ್ನ್ನದ ಕೇಸರಿಯ ಕತ್ತುರಿಯ 
ಕೊಳತದ ಕಪ್ಪುರದ ಪಳಿಕಿನ ಬಾಯಿನಂಗಳಂ ಬೀಜರಿ (ಆದಿಫು. ೪-೩೪) ; 
ಪಂಚರತ್ನಮಯ ಭಾಜನಂಗಳೊಳ್‌ ತೆಕ್ಕನೆ ತೀನಿದೆ ಬಿಡುಮುತ್ತಿನ ಪಚ್ಚೆ 
ಸಾರದ ಕಾಶ್ಮೀರದ ಯಕ್ಷಕರ್ದಮಪಿಂಡದ ಕತ್ತುರಿಯ ಕೊಳತದ 
ಕರ್ಪುರವಳಿಕಿನ ಬಾಯಿನಂಗಳನೆ ಬೀಜಕಿ (ಸುಕುಮಾ. ೧೦-೮೯ ವ). 

[< ಸಂ. ಕುಲತ್ಮ] 

ಕೊಳತ್ತೂರ್‌, ಕೊಳಾತ್ತೂರ್‌ (ನಾ). ಒಂದು ಊರಿನ ಹೆಸರು: 
ಕೊಳತ್ತೂರ ಉತ್ತನೂರ ಮುಕ್ಕೂಟಿಲ ಆರುಣೋನ್ನತ ಭೂಮಿ ಸಮೀಪೇ 
(ಮೈಆರಿ. ೧೯೨೫, ೧೦೫-೩೯; 634) ; ಕೊಳಕ್ತೂರ ತೊಜುಗೊಳೆ ಸವೆಗ 
ಮುದುದ ತೊ೫ಜುವ ಇಕ್ಕಿಸಿ ಸತ್ತೆನ್‌ (ಎಕ. ೫, ಚಿಂತಾಮ. ೧೦೯-೧, 800), 
ಕೊಳಾತ್ರೂರ್‌ : ಸ್ವಸ್ತಿ ಕೊಳಾತ್ತೂರ್ಸಂಘದಿ ವಿಶೋಕ ಭಟಾರರ 
ನಿಸಿಧಿಗೆ (ಎಕ. 11, ೯೨-೧; ಸು. 700). [ಕೊಳತ್ತು? + ಊರ್‌] 


ಕೊಳದಪ್ಪಲೆ 


ಕೊಳದಪ್ಪಲೆ "ಕೊಳಗದಪ್ಪಲೆ' ನೋ. 

ಕೊಳನಲ್ಲೂರ್‌, ಕೊಳನೆಲ್ಲೂರ್‌ (ನಾ). ಒಂದು ಊರಿನ ಹೆಸರು: 
ನಳ್ಳಾವಿ ವಿಷಯವೇ ಕೊಳನಲ್ಲೂರೆನಾನು ಗ್ರಾಮೆೇ(ಎಇ.೪1, ೧೮-೧೬; ?). 

ಕೊಳೆನೆಲ್ಲೂರ್‌ : ಆರೀದಗೋತ್ರಂ ಪರೆಪದಿ ಭಟ್ಟರ್ಗೆ ಕೊಳನೆಲ್ಲೂರ 
ಬ್ರಹ್ಮದೇಯಂ ಕೊಟ್ಟಿಮ್‌ (ಎಕ. 1೪, ಎಡತೊ. ೬೦-೮೮; ಸು. 890). [?] 

ಕೊಳನೆಲ್ಲೂರ್‌ "ಕೊಳನಲ್ಲೂರ್‌' ನೋ. 

ಕೊಳಪು (ಕ್ರಿ). ಮಸಗು; ಕೆರಳು; ರೇಗು: ನೆಜಕಿದ ಮಗಳಿಗೊಬ್ಬ 
ಪತಿಯಾಗಬೇಕೆಂಬ ಮಜುಕದೊಳವಸೊಯ್ದನವನ ಸೆಲ! 
ಹೋಗುವಂತಾಕೆ' ಹೋದಳು ನೃಪರದನಜೀದಿತ್ತ ಕೊಳಪಿದರೆೊಡನೆ 
(ಭರಚ. ೫೬-೧೧). [ದೇ. ॥ ತಮಿ. ಮಲ. ಕುಟಮ್ಪು) 

ಕೊಳೆಪೆ (ನಾ). ನೂಲಿನ ಕಂಡಿಕೆಯ ಕೊಳವೆ: ಹಾಸನಿಕ್ಕುವಾತನ 
ಕೈಯ ತೂತಿನ ಕೊಳಪೆಯ ನೂಲು ನುಂಗಿತ್ತು (ಗುಪ್ತಮಂ. ೪). 

[ಆ ಕೊಲವೆ ?] 

ಕೊಳಬೆ "ಕೊಟವಿ? ನೋ. 

ಕೊಳರ್‌ (ನಾ). ಲಾಮಂಚ; ಬಾಳದಬೇ ರು: *ಕೊಳರೆನೆ 
ಲಾಮಂಚವಪ್ಪುದು * (ಚತುನಿ. ಕಿ.1, ೫೩). [ಆ ಕೊಳವೇರ್‌?] 

ಕೊಳರ್ವಕ್ಕಿ (ನಾ). ಹೆಂಸಗಳಲ್ಲಿ ಒಂದು ಜಾತಿ; ಒಂದು ಬಗೆಯ 
ಪಕ್ಷಿ; ಸಾರಸ: ಪುರುಳಿಗಳ ಸವಿಲ್ಗಳ ಕೊಳರ್ವಕ್ಕಿಗಳೆಸೆವ ಮನದ 
ಬಿನದಂ ಬನಡೊಳ್‌ (ಗಿ'ರಿಕ.: ೨-೫೧); ಚೀಜಕಿದವು ಕೊಳರ್ವ 
(ಪಾಕಾಂ. ವ] ಕ್ಸಿ ದಳೆದಲಿ (ಕುವ್ಯಾಅ. ೧೦-೫೩) ; ನಡೆವಳ್ಳಿ ನುಡಿವಕ್ಕಿ 
ಕೊಳರ್ವಕ್ಕಿ ಪೊಣರ್ವಕ್ಕಿ (ಕುರಾಸಾಂ. ೨-೩೧) ; ನವಿಲಂಡೆ ಕೋಗಿಲೆ 
ಕೊಳರ್ವಕ್ಕಿ ಕೊಂಟೆ (ಭರಡ. ೪೭-೨೧) ; ಪಾರಿವಗಳ ದನಿ ಕೊಳರ್ವ 
ಕ್ಕಿಗಳ ಲಲ್ಲೆ ಕೀರವಜಕಿಗಳ ಬೈದಾಟ (ಕಂನವಿ. ೧೦-೪೩). 

[ಕೊಳರ್‌ ? + ಪಕ್ಕಿ] 

ಕೊಳೆಲ್‌ "ಕೊಟಲ್‌' ನೋ. 

ಕೊಳೆಲಗುಬ್ಬಿ (ನಾ). ಒಂದು ಬಗೆಯ ಪಕ್ಷಿ(?): ಕೊ ಗುಬ್ಬಿ 
ಕರೆಯುತ್ತಿದೆ ಕೋಟಕೆ ಬಾ ಹೊರಗೆ ಬೇವಿನ ಹೂನೆರಳಿನಲ್ಲಿ ಸವಿನೋಟ 
ದೊಳದೊ ನೆರೆಗೆ (ಮುಕ್ತಕಂ. ೪೪-೩). [?] 

ಕೊಳಲು "ಕೊಲಲ್‌ ನೋ. 

ಕೊಳಲುಗೋಳಿ (ನಾ). ಒಂದು ಜಾತಿಯ ಕೆಂಪು ಕೋಳಿ: (*). 

(ಕೊಳಲು? ೬ ಕೋಳಿ (ಆ ಕೋಟಾ,)] 

ಕೊಳೆಲುವಕ್ಕಿ' (ನಾ). ಒಂದು ಬಗೆಯ ಪಕ್ಷಿ: ಗಿಳಿಯ ತುಂಬಿಯ 
ಹಂಸೆಗಳ ಕೋಗಿಲೆಯ ಕೊಳರ್ವಕ್ಕಿಗಳ ಕೊಂಚೆಯ ಕೊಳಲುವಕ್ಕಿಯ 
ಜಕ್ಕವಕ್ಕಿಯ ನವಿಲು ಪಾರಿವದೆ (ಕುವ್ಯಾಉ. ೭-೨೩). 

(ಕೊಳಲು? + ಪಕ್ಕಿ] 


ಕೊಳವ (ನಾ). ಒಂದು ಪಂಗಡದ ಅಥವಾ ಒಂದು ವಂಶದ 


ಹೆಸರು (?): ಸ್ವಸ್ತಿಶ್ರೀ ಗೊಣ್ಣರಸರ್‌ ಪ್ರಿಧಿವೀರಾಜ್ಕಂಗೆಯ್ಯೆ ಕೊಳವರ 
ಕೊವಯನ್‌ ಕೊಟ್ಟದು (ಎಕ. ೪11, ಶಿಕಾರಿ. ೪೫-೫೨ ; 890). [?) 
ಕೊಳನಂಕೆ (ನಾ). - ಕೊಳಗುಳಿಕೆ: “ಇಕ್ಸುಗಂಧಾ...ಕ್ಪುರಃ... 


೨.೨೧೦ 


ಲು 
ಐ 


85 


ಈ ೫ ಕೊಳವಂಕೇ ಹೆಸರುಗಳು? (ಸಿದ್ಧಾಂತಿ. ೧೧೯). [ಆ ಕೊಳಗುಳಿಕೆ] |40 


ಕೊಳವಕ್ಕಿ (ನಾ).- ಕೊಳರ್ವಕ್ಕಿ: ಚೀಜಕಿದವು ಕೊಳನ[ಪಾಠಾಂ. ರ್ವ]ಕ್ಸಿ 
ದಳದಲಿ (ಕುವ್ಯಾಅ. ೧೦-೫೩). (ಕೊಳ್ಳ + ಪಕ್ಕಿ) 


ಕೊಳೆವನ (ನಾ). ಕೊಳವುಳ್ಳ ವನ (?); “ಕಮಲವನ” (ಶಿವಗೀ. 
ಕೋಶ): ನಾದದ ಕಲ್ಲಕಟ್ಟಿಯದಆಸೊಳಗೆ ಭೇದಿಸುವ ಬಿಂದುಜಲವು 


[ಆಧಾರದ] ಕಳೆಮೊಳೆಯೊಳು ಕೊಳವನದ ಆದಿಲಿಂಗನ ಪಾಡುತ | 45 


(ಶಿವಗೀ. ೪೫೪). [ಕೊಳ್ಳ + ವನ] 


ಕೊಳನೇರ್‌ 


ಕೊಳವರಿ (ನಾ). ಕೊಳದಿಂದ ಬರುವ ಕಾಲುವೆ (?) : ಜೀವರ ಬಡ 

ಗಣ ಕೊಳವರಿಯಕೆಳಗಣ ಕೆಯಿ (ಎಕ. ೪11, ಶಿಕಾರಿ. ೨೬೭-೩೫; 1147). 
[ಕೊಳ್ಳ + ನರಿ) 

ಕೊಳವಳಿಕ "ಕೊಳಗುಳಿಕೆ? ನೋ. 

ಕೊಳವಳಿಕೆ "ಕೂಳಗುಳಿಕೆ' ನೋ. 

ಕೊಳವಳಿಕೆಗಾಡು (ನಾ). ಕೊಳಗುಳಿಕೆಗಳಿಂದ ತುಂಬಿದ ಕಾಡು: 
ಬಾಯೊಣಗಿಯೆಂಜಂಕೆಯಂಲುಂಕ ಬಳಸಿ ಬಳೆದ ಕೊಳವಳಿಕೆಗಾಡೊಳ್ಬಡ 
ಲ್ವಟ್ಟು (ಚಿಕವೂ. ೯೦-೧೫). [ಕೊಳವಳಿಕೆ (೮ ಕೊಳಗುಳಕೆ) * ಕಾಡ್ಕು]? 

ಕೊಳೆವಳ್ಳಿ (ನಾ). - ಕೊಳಗುಳಿಕೆ (?) : ಪೂಗಿಡುವೆಂಬ ಪೆಸರಿಂಗೆ 
ಕೊಳವಳ್ಳಿಯ ಗಿಡುಗಳಂ ನಟ್ಟು ನೀರೆಆಕಿದು ನಡೆಪೆ ಮಲ್ಲಿಗೆಯ 
ಪೂನಿನಂತಾಗಲಜಕಿಯದು (ಧರ್ಮಾಮೃ. ೭-೭೯). ಕ್ಷಿ 

ಕೊಳವಾಳ (ನಾ). ಕೆರೆ, ಕೊಳಗಳ ಉಸ್ತುವಾರಿ ನೋಡುವವನು. 
"ಕೊಳವಾಳಿಕೆ' ಪರಾ. (ಕೊಳ್ಳ -ವಾಳ (೮. -ನಳ)] 

ಕೊಳವಾಳಿಕೆ (ನಾ). ಕೊಳದ ಪಾಲನೆ ; ಕೆರೆಯ ಉಸ್ತುವಾರಿ (?): 
ಆ ಕೆಣಕಿಗಳ ಮೇಲಂಕಣ ಮೊದಲಾದ ಎಲ್ಲಾ ಕೆಲಸಂಗಳಿಗೆವೂ ಕೊಳ 
ವಾಳಿಕೆ ತೋಟಿಂಗಳ ತಜವಾಳಿಕೆ ಊರ ತಣವಾಳಿಕೆ ಸೇನಬೋಲಿಕೆ' ಇಂತಿ 
ವೆಲ್ಲವಕೈವೂ ಹತ್ತುವ ಹೊನ್ನಿಂಗೆ (ಎಕ. ೫11, ಚಿಕ್ಕನಾ. ೨-೬೬; 1261). 

[ಕೊಳವಾಳ + -ಇಕೆ] 

ಕೊಳವಿ "ಕೊಲನಿ' ನೋ. 

ಕೊಳವಿಗೆ (ನಾ). ಕೊಳವೆಯಾಕಾರದ ಪಾತ್ರೆ; ಕೊಳಗ (?): 
ಕಳಧೌತದ ಕೊಳನಿಗೆಗಳೊಳಂ ರೂಬ್ಯದ ಕುಪ್ಪಿಗಳೊಳಂ ...'ತೀವಿ 
ದೆನಿತಾನುಂ ತೆಜದೆ ಬಂಧುರ ಸುಗಂಧನಸ್ತು ಸಂದೋಹಮಂ 
(ಜಗವಿ. ೬-೧೮ ವ). ?) 

ಕೊಳವಿಹೂಟಿ (ನಾ). ಬಂಡಿಯ ಮೂಕಿಕನೆ ಕೆಳಗಿನ ' ಮರ: 
ಅನುಕರ್ಷ॥, ದಾರ್ವಧಸ್ಥಂ - ನೊಗದ ಕೆಳಗಿರುವ ಕೋಳೀಹಲಿಗೆಗೂ, 
ತೋಳುಮರೆಕ್ಕೂ ಸಾರಥಿ ಕೂಡುವ ಹಲಿಗೆಗೂ ಕೊಳವಿಹೂಟದ ಮಿಣಿಗೂ 
ಹೆಸರು (ಸಿದ್ಧಾಂತಿ. ೨೧೮). [ಕೊಳವಿ (ಆ ಕೊಟವಿ) + ಹೂಟ] 

ಕೊಳವಿಳಿಕ (ನಾ). ಎ ಕೊಳಗುಳಿಕೆ (?): * ಧುಜಂಗಸಮ್ಮಿತಾ - 
ಕೊಳವಿಳಿಕ” (ಓಷಧಿ. ೧೧೧). [?] 

ಕೊಳವೆ "ಕೊಟವಿ? ಕೋ. 

ಕೊಳವೆಜಾವಿ, ಕೊಳವೆಭಾವಿ (ನಾ). ಕೊಳವೆಗಳನ್ನು ನೆಲದಲ್ಲಿ 
ಸೇರಿಸಿ ಅವುಗಳ ಮೂಲಕ ನೀರೆತ್ತುವ ಬಾವಿ: ಉತ್ತರ ಪ್ರದೇಶ 
ದಲ್ಲಿ ಕೊಳವೆಬಾವಿ ನೀರಾವರಿ (Tubewel! irrigation) ವಿಸ್ತರಣೆಗಾಗಿ 
, «ಎ ಸಹಾಯ ದೊರೆತಿದೆ (ಅಂತಸಂ. ೧೩೧). ಕೊಳವೆಭಾವಿ: ಆಳ 
ವಾದ ಭಾನಿ ತೋಡಿ (ಇಕ್ಕಟ್ಟಾದ ಕೊಳವೆಭಾವಿಗಳು) ನೀರನ್ನು 
ಕೊಳವೆಗಳ ಮೂಲಕ ಎತ್ತಬೇಕು (ಭೂವಿವ. ೨೮೫). "ಓಡೆಬಾವಿ' 
ಪರಾ. [ಕೊಳವೆ (ಆ ಕೊಟವಿ) + ಬಾವಿ] 

ಕೊಳವೆಭಾನಿ "ಕೊಳವೆಬಾವಿ' ನೋ. 

ಕೊಳವೆಹುಳು (ನಾ). ಒಂದು ಜಾತಿಯ ಹುಳು; ವಜ್ರಕೀಟಿ: (4). 

[ಕೊಳವೆ (ಲ ಕೊಲವಿ) * ಹುಳು (ಆ ಫುಆು)) 

ಕೊಳವೇರ್‌, ಕೊಳವೇರು (ನಾ). ಲಾಮಂಚ ; ಬಾಳದಬೇರು : 
*ಕೊಳನೇರೆಂದರಿ ಲಾಮಂಚಂ” (ಶಮದ, ಪರಿ. ೨); ತಣ್ಣುಟಾಲ್ಲೆ 
ತಣ್ಣರಗದ ಸೂಸುನೀರ್ಗೆ ಕೊಳನೇರ್ಗೊಡಲಂ ಗುಜ ಯಾಗೆ ಮಾಡುವರ್‌ 
(ಮಲ್ಲಿಪು. ೩-೨೮) ; ತೆಜಂಬೊಳೆವ ತೆಜಪಿನೊಳಳವಟ್ಟ ಕೊಳವೇರ್ಗಳ 
ಕೇರ್ಗಳೊಳಗೆ (ರಾಜಶೇ. ೧೦-೩೧). ಜೊಳವೇರು:: “ಕೊಳವೇರು 
ಲಾವಂಚ? (ಕಶರ. ೨೮). (ಕೊಳ ? + ಬೇರ್‌) 


ಕೊಳನೇರು 


ಕೊಳನೇರು "ಕೊಳವೇರ್‌' ನೋ. 
ಕೊಳಸಂಪಿಗೆ (ನಾ). ಸಂಪಗೆಯಲ್ಲಿ ಒಂದು ಬಗೆ: ಕೊಳಸಂಸಿಗೆ- 
ತೋಟಗಳಲ್ಲಿ ಹಚ್ಚುವರು. ಹೂ ಬಹಳ ಸುಗಂಧ (ಕಛಾಗೆ. ೩೮). 
[ಕೊಳ್ಳ * ಸಂಪಿಗೆ (ಆ ಸಂಪಗೆ)] 


೨.೨೧೧ 


ಕೊಳೆಮಚ್ಚೆ ಹುಣ್ಣು 


' ಕೊಳುಗಿಡಿ (ನಾ). ಸಿಡಿದು ಬರುವ ಕಿಡಿ; ಹಾರುಗಿಡಿ : ಖಂಡೆಯದ 


ಧಾರೆಯ ಕೊಳುಗಿಡಿಯೊ ಖದ್ಮೋತರಾಸಿಯೊ (ಕುವ್ಯಾದ್ರೋ. ೧೪-೭); 
ಚೂಣಿಯ ಕೊಳುಗಿಡಿಯ ಸೆಖೆ ತಾಗಿ ಸುಭಟಾವಳಿಯ ಮಾಸೆಗಳುರಿಯೆ 


(ಕುವ್ಯಾದ್ರೋ. ೧೯-೩೫). [ಕೊಳು (೮ ಕೊಳ್‌) + ಕಿಡಿ] 


ಕೊಳಸಿ (ನಾ). (ಕರಾ) ಒಂದು ಜಾತಿಯ ಮಾನು; ಹಲಗೆ| 5|ಕೊಳುಗುಳ "ಕೊಳ್ಳುಳ' ನೋ. 


ಜಾತಿಯ ಮೀನು. 
ಕೊಳಹ "ಕೊಳಹೆ' ನೋ. 
ಕೊಳಹೆ, ಕೊಳಹ (ನಾ). ಚಿಕ್ಕ ಹೊಂಡ;-ಸಣ್ಣ ಕೊಳ: *ವೇಶಂತಃ, 

ಪಲ್ವಲಂ, ತಳ್ಬಂ- ಈ 4 ಕೊಳಹೆ ” 


[+ ತುಳು. ಕೊಲೆಜಿ] 


(ಹ ಲಾ ಯು. ೧೧೧೧-೫೩). 


ಹೊಳುಗುಳಿಕೆ "ಕೊಳಗುಳಿಕೆ' ನೋ. 
ಕೊಳುಗುಳಿಕೆ "ಕೊಳಗುಳಿಕೆ' ನೋ. 
ಕೊಳುಗೊಳೆ "ಕೊಳ್ಳುಳ' ನೋ. 
ಕೊಳುವಿಂಗ "ಕೋಟ್ಮಾ ಗ?” ನೋ. 


ಕೊಳೆಹ: "ಆ ತಳ್ಪಮೆನೆ ಪಲ್ವಲಾಖ್ಯಮೆನೆ ವೇಸಂತಮೆನಲು ಕೊಳ |0| ಕೊಳುವಡೆ (ನಾ). ಹೂಡುವುದು ಹಾಗೂ ಕೊಳ್ಳುವುದು; 


ಹಕ್ಕೆ ನಾಮಂ” (ಮಂಗಾ: ಬಾತ [ಆ ಕೊಳ್ಳ) 
ಕೊಳಾತ್ಕೂರ್‌ "ಕೊಳತ್ತೂರ್‌' ನೋ. 
ಕೊಳಾಯಿ "ಕೊಟವಿ' ನೋ. 


ಕೊಳಾಳಪುರ "ಕುವಲಾಲಪುರ' ನೋ. 


ವ್ಯಾಪಾರ: ಪೂಜೆಯ ಮಾಡುವಲ್ಲಿ ಪುಣ್ಯವನಜ್‌ಯೆದೆ ಮಾಡಬೇಕು 
« - ಕೊಟ್ಟುಕೊಂಡಿಹೆನೆಂಬ ಕೊಳುವಡೆ ಇಲ್ಲ (ಮೋಳಿಮಾ. ೩೯-೧೬೧). 
[ಕೊಳು (೮ ಕೊಳ್‌) + ಪಡೆ] 
ಕೊಳುವೆ "ಕೊಳ್ವೆ' ನೋ. 


ಕೊಳಿಂಜಿ (ನಾ). ಒಂದು ಜಾತಿಯ ಸಸ್ಯ: ಕೊಗ್ಗಿಲಿ, ಮರಳಿ, [13 ಕೊಳುಹ(ನಾ). ಕೊಳ್ಳುವಿಕೆ; ಸ್ವೀಕಾರ: ಅಪಮಿತ್ಯಕ-ಒಂದಕೊಟ್ಟು 


ಕೊಳಿಂಜಿ, ವಜ್ರನೀಲಿ (ಮೈ ಇಗಿ. ೬೪-೧೫೦೭). [1 
ಹೊಳಿಂತೂರ್‌ (ಜಾ). ಒಂದು ಊರಿನ ಹೆಸರು: ಪುದರನಾಡ 
ರಾಷ್ಟ್ರೇ ಕೊಳಿನ್ತೂರನ್ನಾಮ ಗ್ರಾಮ (ಮೈಆರಿ. ೧೯೧೬, ೧೨-೩೧; 540). 
[?- ಊರ್‌] 
ಸೊಳಿಕೆ "ಕೊಲಿಕೆ? ನೋ. 
ಕೊಳಿಸು, ಕೊಳ್ಳಿಸು (ಕ್ರಿ). ೧. ಕಿತ್ತುಕೊಳ್ಳುವಂತೆ ಮಾಡು; 
ಅಸಹಾರ ಮಾಡಿಸು: ಕೊಲಿಪಂ ಕೊಲ್ವಂ ಪರಸ್ಟ್ರ €ಯರಂ ಕೊಳಿಪಂ 
ಕೊಳ ್ವನೆನಿಪ್ಪ ಪಾಪಿಯುಂ (ಆದಿಪು, Ki ವಿರಾಟನ ದಾಯಿಗಂ 
- ತೆ:ಜುವಂ ಕೊಳಿಸಿದಾಗಳ್‌ (ಪಂಪಭಾ. 6-೮೯ ವ); ಜೂಜನಾಡಿಸಿ 


ನಾಡ ಕೊಳಿಸಿದ ಹಿಸುಣನಿವ (ಕುವ್ಯಾಕ.'೨೬-೪೨). ೨೨. ಕಚ್ಚುವಂತೆ 23 


ಮಾಡು; ಕಡಿಯಿಸು: ಪಾವುಗಳಂ ಕೊಳಿಸಿ ಮಹಾಗ್ರಾ ವಮನುಜದಡಸಿ 
ಕಟ್ಟ ಕೊರಲೊಳ್‌' (ಪಂಸಭಾ. ೨-೩೨). &. ಅಂಟಿಸು; ಹೆತ್ತಿಸು: 
ಜ್ವಾಲೆಯಂ ಕೊಳಿಸಿದರ್‌ ಪಟುಭಟರ್‌ (ಡೆಬಪು. ೩೧-೨೫). ೪, ತೂಗು; 
ಬೀಸು: ಕುದುರೆಯ ಸಾಲುಗಳ್‌ ಬಲಂ ತೆರೆ ಚೆಳುಗೊಡೆ ನೊರೆಯು 


ಕೊಳಿಪ ಚಾಮರ ಶಫರಿಗಳಾಗಲಾ ಪುರ ಜಲರಾಶಿಯಂತೆ ರಾಜಿಸಿತು [$0 


(ಕಂನವಿ. ೬-೩೩). ಕೊಳ್ಳಿಸು: ೧. (ಕಿ). 
ಕೊಳು "ಕೊಳ್‌,' ನೋ. 
ಕೊಳುಕ್‌ (ಅ). ಒಂದು ಅನುಕರಣ ಶಬ್ದ: ಶಂಕಾಕುಳಿತಂ ನೋಡಿ 
ಮನಂ ಕೊ [ಪಾಠಾಂ. ಕ]ಳುಕೆನೆ ಮುಖುಗಿ ನೆಗೆದ ಹರಿಯಂ ನುಡಿದಂ 
(ಪಂಪಭಾ. ೧೧-೧೧೨). 
ಕೊಳುಕಂಠ (ನಾ). ವಿಷಕಂಠ; ಶಿವ: ಸರಸೋತಿ ಸಣ್ಣೋಳೆ ನಗೆ 
ಮುಖದ ಕಡುಚೆಲುವೆ ಕೊಳುಕಂಠನರಸಿ ಗಿರಿಜಮ್ಮ ಪಾರ್ವತಿದೇವಿ 
ಕಲಿಸೆ ಕಲ್ಮಾಣ ಪದನೂರ (ನನ್ನೂರು. 60). [ ಸಂ. ಕಾಲಕಂಠ] 
ಕೊಠುಕುಳಿಗ (ನಾ). ಯುದ್ಭೋತ್ಸಾಹಿ (?) : ಎಲೆ ಕುಶನೆ ಕೇಳೀತ 
ಹನುಮನು ಕೆಲಸವನಂ ಭೋರ್ಗರೆದು ಹಾರಿದನನಿಲಪಥದಲಿ ಭುಜವ 
ನೊದಜಾಸಿ ಲೀಲೆಯುಬ್ಬಿನಲಿ ಕೇಕೆ ಕೆದಅಂದವದ್ರಿಗಳು ನೆಲ ಕಳಲಿದುದು 
ಸಂತೋಷಮುಖದಲಿ ಕೊಳುಕುಳಿಗ ಖಳರಡ್ಡಗಟ್ಟಲು ತೂಳುತಡ | 
ಹಾಯ್ದು (ತೊರರಾ. ೬-೩೬-೬೩). 
[ಕೊಳುಕುಳ ? (೮ ಕೊಳ್ಳುಳ) + ಇಗ] ತ 
ಕೊಳು ಕೊಡು "ಕೊಳ್ಳೊಡೆ' ನೋ. 
ಕೊಳುಕೊಡೆ "ಕೊಳ್ಳೊಡೆ' ನೋ. 


[ಕೊಳ್‌ + -ಇಸ್ಫು) 


ಒಂದ ಕೊಳುಹವು KR ಕಿ). 

ಹೊಳೆ "ಕೊಟಿ? ನೋ. 

ಕೊಳ್ಳೆ "ಕೊಟ್ಕ್‌' ನೋ. 

ಕೊಳ್ಳೆ (ನಾ). ಕೊಳ್ಳುವಿಕೆ; ತೆಗೆದುಕೊಳ್ಳುವಿಕೆ. "ಕೊಡುಕೊಳೆ ' 
ಪರಾ. [ಆ ಕೊಳ್‌) 

ಕೊಳೆಗಡ್ಡ (ನಾ). ಹೊಲಸಾದ ಗಡ್ಡ ; ಕೊಳಕುಗಡ್ಡ : ಕಾಯಿಯೋ 
ಹುಳಿ ಬೀಳು; ಹಣ್ಣು ಕೊಳೆಯುವ ಹಾಳು, ಬೇರು ಮುದಿನೆಲದ 
ಕೊಳೆಗಡ್ಡ ಕೇಳು (ನಡೆಬಂ. ೭೫). (ಕೊಳ್ಳೆ (ಆ ಕೊಜಕ್ಕಿ) + ಗಡ್ಡ] 

ಕೊಳೆಗಣ್ಣು "ಕೊಟಕಿಗಣ್‌ ನೋ. 

ಕೊಳೆಗೂಡ್ಮು (ಕ್ರಿ). ಹೊಲಸು ಕೂಡಿಕೊಳ್ಳು : ಕೆಲವು ಬೊಬ್ಬೂಳಿ 
ಯಿಂದ ಅಲೆಗಳತುಲತೆಯಿಂದ ಕೊಳೆಗೂಡಿ, ಜು ತುಳುಕಿ 
ಮುಳಿದು (ಕಎಪು. ೩೦-೭). [ಕೊಳ್ಳೆ (ಆ ಕೊಲ್ಯ) 4 ಕೂಡು) 

ಕೊಳೆಗೊಡ್ಕು (ನಾ). ಕೊಳೆ ಹಾಕುವುದಕ್ಕಾಗಿ ಮಾಡಿದ ಗೂಡು : 
ಅವನ್ನು ಎತ್ತಿಕೊಂಡು ಅದಕ್ಕಾಗಿ ಇರಿಸಿದ ಕೊಳೆಗೂಡಿನಲ್ಲಿ ತುಂಬಿಸುವ 
ರೂಢಿಯು ನಮಗಿಲ್ಲ (ಬಾಲಪ್ರ. 1, ೨೯೬). 

[ಕೊಳ್ಳೆ (ಆ ಕೊಟಕ್ಕಿ) + ಗೂಡು] 

ಕೊಳೆನಾತ (ನಾ). ಕೊಳೆತ ವಾಸನೆ; ಗಬ್ಬು ನಾತ: ಆಲೆಯೆಸೆದು 
ಕೊಳೆನಾತವಾದರೋವೊ ಮರಿಖಾನ ಮ ತುತ್ತಾದೆರಾಹಾ 
(ಪಾರಸಿ. ೨೧-೧೭). [ಕೊಳ್ಳೆ (ಲ ಕೊಲ್‌) * ನಾತ] 

ಕೊಳೆನಾರ್‌ "ಕೊಟ್‌ ನಾಅು? ನೋ. 

ಕೊಳೆನೀರ್‌ “"ಕೊಟ್‌ನೀರ್‌? ನೋ. 

ಕೊಳೆಬೀಳು (ಕ್ರಿ). ೧. ಕೊಳೆತುಹೋಗು : ಕೊಳೆಬಿದ್ದ ಹಣ್ಣು 
ಒಳ್ಳೆಯದಲ್ಲ (ರೂಢ). ೨. (ಆಲಂ) ಪ್ರಗತಿಯಿಲ್ಲದೆ ಒಂದೇ ಕಡೆ 
ಇರು: ಈ ಕುಂಟಚಾಕರಿಯಲ್ಲಿ ಕೊಳೆಬೀಳುವುದಕ್ಕಿಂತ ಬಂದ 
ಸಂಧಿಯನ್ನು ಬಡಬಾರದು (ದಾಸಹು. ೩೨). 

[ಕೊಳ್ಳೆ (೮ ಕೊಟಕ್ಕಿ) + ಬೀಳು (ಆ ಬೀಟರ್‌,)] 

| ಕೊಳೆಮಡ್ಚಿ ಹುಣ್ಣು (ನಾ). ವರ್ತುಲಾಕಾರವಾಗಿ ಮಾಂಸವು ಕೊಳೆ 
ಯುತ್ತಾ ಬರುವ ಒಂದು ಬಗೆಯ ವ್ರಣ; ಮಂಡಲದ ಹುಣ್ಣು; 
ರೂಪಾಯಿ ಹುಣ್ಣು (ಕರಾ) : “ಕೋಠಃ, ಮಂಡಲಕಂ-೨ ಮಂಡಲಾ 
ಕಾರವಾದ ಕುಸ್ಕಕ್ಕೆ ಹೆಸರು, ಕೊಳೆ ಮಚ್ಚೇ ಹುಣ್ಣು? (ಸಿದ್ಧಾಂತಿ. ೧೬೦). 

[ಕೊಳ್ಳಿ (ಆ ಕೊಟ) + ಮಚ್ಚೆ 4 ಹುಣ್ಣು (ಆ ಪುಣ್‌) 


[ಕೊಳು (ಆ ಕೊಳ್‌) + ಹ Sy 


ಕೊಳೆಮಾತು 


ಕೊಳೆಮಾತು (ನಾ). ಹೊಲಸು ಮಾತು; ಕೀಳು ನುಡಿ: ಒಡನೆ 
ಕೊಳೆಮಾತುಗಳಿಂದ ಅಶುದ್ಧವಾದ ತನ್ನ ನಾಲಗೆಯನ್ನು ದೇವರ ಅನ್ಫುತ 
ನಾಮಗಳನ್ನು ಚ್ಚರಿಸಿ ತೊಳೆದುಕೊಂಡನು (ಕಾಲೂರ. ೧೧ ಕಥಾಸಾರ). 
[ಕೊಳ್ಳೆ (ಲ ಕೊಚಕ್ಕಿ) * ಮಾತ್ತು] 
ಕೊಳೆಯಿಸು (ಕ್ರಿ). ಕೊಳೆಯುವಂತೆ ಮಾಡು: ಗ್ರಾಮಸಾರಗಳ 
ನ್ನೆಲ್ಲವನ್ನಾ ಗಲೀ ಅಥವಾ ಕೆಲನನ್ನಾಗಲೀ ಕೂಡಿಹಾಕಿ ಕೊಳೆಯಿಸಿ 
ಉತ್ಕೃಷ್ಟವಾದ ಗೊಬ್ಬರವನ್ನು ದೊರಕಿಸಿಕೊಳ್ಳ ಬಹುದು (ತರಬೆ. ೮). 
[ಕೊಳ್ಳೆ (ಆ ಕೊಟಸ್ಸಿ) + -ಇಸ್ಕು] 
ಳೂಳೆರೋಗ (ನಾ). ಅಡಕೆಯ ಮರಕ್ಕೆ ತಗಲುವ ಒಂದು ರೋಗ: 
ಅಡಕೆಯ ಕೋಟದಲ್ಲಿ ಕೊಳೆರೋಗಕ್ಕಾಗಿ ಎಳೆಗೊನೆಗಳಿಗೆ ಹಾಳೆಯ 
ಕೊಟ್ಟಿಗಳನ್ನು ಕಟ್ಟಬೇಕಾಗಿತ್ತು (ಪಂಜಪಂ. ೧೯); ಕೊಳೆರೋಗದಿಂದ 
ಈ ಸಾರಿ ಅಡಿಕೆ ಫಸಲು ಬಹಳ ಕಡಿಮೆ (ಪ್ರಶ್ನೆ. ೪೨). 
[ಕೊಳ್ಳೆ (ಆ ಕೊಟಸ್ಸಿ) 4 ರೋಗ] 
ಕೊಳೆವುಲ್‌ (ನಾ). ಕೊಳೆತ ಹುಲ್ಲು; ಕೆಟ್ಟಹುಲ್ಲು: ತಿನುತುಂ 
ಕಾಪ್ಮಾದಿಗಳಂ ತಿನುತುಂ ನಿಸ್ಸಾರಮಪ್ಪ ಕೊಳೆವುಲ್ಲಂ. ದುರ್ಮನನಾಗಿ 
(ಅಶ್ವಶಾ. ೪-೫೫); ಕಡೆಯಲ್ಲಿ ಭೋಗೋಪಭೋಗಮಂ ಕೊಳೆವುಲ್ಲ 
ಬಿಡುವಂತೆ ಬಿಸುಟು ದೀಕ್ಷೆಯನಾಂತಂ (ಸಮ್ಯಕೌ. ೫-೧೨). 
[ಕೊಳ್ಳೆ (ಆ ಕೊಲ್ಯ) + ಪುಲ್‌) 
ಸೊಳೆಹಾಕು (ಕ್ರಿ). ೧. ಕೊಳೆಯುವುದಕ್ಕೆ ಬಿಡು; ಕೊಳೆಯು 
ವಂತೆ ಮಾಡು : ಅಗಸೆ ಗಿಡದ ಎಲೆಗಳು ಹಳದಿಬಣ್ಣಕ್ಕೆ ತಿರುಗಿದಾಗ 
ಕಾಂಡಗಳನ್ನು ನೀರಿನಲ್ಲಿ ನೆನೆಸಿ ಕೊಳೆಹಾಕಿ ನಾರನ್ನು ತೆಗೆಯುವ 
ವಿಧಾನಕ್ಕೆ ರೆಟ್ಟಿಂಗ್‌ (ಸಗ) ಎಂದು ಹೆಸರು (ಗೃಹವಿ. ೬೩). 
೨. (ಆಲಂ) ಪ್ರಗತಿಯಾಗದಂತೆ ಮಾಡು; ತಡೆದು ನಿಲ್ಲಿಸು: 
ಪತ್ರವನ್ನು ಮೇಲಕ್ಕೆ ಕಳುಹಿಸದೆ ಕೊಳೆಹಾಕಿದರು (ರೂಢಿ).. 
[ಕೊಳ್ಳೆ (ಆ ಕೊಚಕ್ಕಿ) + ಹಾಕು (೮. ಸಾಯ್ಯ್ಯ್ಯ)] 
ಕೊಳೆಹೋಗು (ಕ್ರಿ). ಕೂಳೆತಕ್ಕೆ ಈಡಾಗು; ಹಾಳಾಗು: ಹೊಲ 
ದವಕೆಯ- ನೆಟ್ಟು, *.ಬಿತ್ತ ತ್ಮ ವಟ್ಟಕ್ಕೆ ಮೊದಲೆ ಕೊಳೆಹೋಯಿತ್ತು(ಮೋಳಿಮಾ. 
[ಕೊಳ್ಳೆ (ಆ ಕೊಟಕ್ಕಿ) + ಹೋಗ್ಕು (£ ಪೋಗ್ಕು)) 
ಕೊಳ್ಳೆ (ಗು). ಕೊಳಕಾದ; ಕೊಳೆತ: ಕೊಳ್ಳಮಶಿ ಬಿಡಿಸಿ ಬಲು 
ಫುಳ್ಕೂ ತೃ ಹದಲಿಯಿಟ್ಟು ಶಿಲ್ಕಿದ ಮಾನವನ್ನ ತ ಕ್ಕು ಭಕುತಿಯೊಳು 
pM ೬೯-೫). [< ಕೊಲ) 
ಕೊಳ್ಳುಬಳ್ಳು (ನಾ). ಒನಪು; ಒಯ್ಯಾರ (?): ಅಡಿಗಳಂ 
ತಡವಿಟ್ಟು ಕೊಳದಿಂಡೆ ಪೊಜಮಟ್ಟು ಕೊಳ್ಳುಬಳ್ಳೆನೆ ನಡೆದು ನೊಸಲ 
ಬೆಮರೆಂ ತೊಡೆದು (ಲೀಲಾವ. ೧೧-೧೧) ; ಕಾಮದೇವನ ಕರವಾಳಂತೆ 
ಕಣ್ಗೊಳ್‌ ಪೊಳೆದೆರ್ದೆಯೊಳುಳ್ಳಿ ಕೊಳ್ಳುಬೆ[ಬ3ಳ್ಳುಗೊಳಿಸುವ ವಿಳಾಸ 
ಜೊಳಂ (ಅನಂಪು, ೧೧-೨೭ ವ). [ಕೊಳ್ಳು * ಬಳ್ಳ್ಯು (ಆ ಬಳುಕು)) 
ಕೊಳ್ಳುಳಿ "ಕೊಳಗುಳಿಕೆ' ನೋ. 
ಕೊಳ್ಳೆ "ಕೊಳಕೆ' ನೋ. 
ಕೊಳ್ಳೊಡೆ, ಕೊಳುಕೊಡು, ಕೊಳುಕೊಡೆ, ಕೊಳ್ಳು ಕೊಡೆ (ನಾ). 
೧. ಕೊಡುವ ಮತ್ತು ತೆಗೆದುಕೊಳ್ಳು ವ ವ್ಯವ ಹಾ ರ; 
ವಿನಿಮಯ: (8). ೨. ಮದುವೆ ಸಂಬಂಧ; ಬಾಂಧವ್ಯ; ನಂಟಸ್ತನ: 
ಬೆಳ್ಗೊಡೆಯೊಡೆಯಾತನರ್ಥಿವಡೆ ಕೊಳ್ಳೊ ಡೆಗಾಗಳಿ ವಜ್ರಬಾಹು 
ದಾಂಗುಡಿವಿಡೆ ( ಆದಿಪು. ೪-೫೩) ; ನಮ್ಮ 'ಕೊಳ್ಳೊಡೆಗೆ ತ ಕೈಡಿಯಂ 
ಸಮಕಟ್ಟಕೆೊಟ್ಟನೇಂ ಧನ್ಯನೊ ಧಾತ್ರಂ (ಪಂರಾಮಾ. ೨-೭); ಇದೆನ್ನ 
ಕುಲಮಿಂತುಟು ನಿಮ್ಮ ಕೊಳ್ಳೊಡೆಗೆ ತಕ್ಕನಲ್ಲೆಂ (ಬಂಹರಿ. ೫-೨೯ ವ); 


ಎನ್ನೀ ಕೊಡು ಗೂಸಿಂಗೇವೂರ ಕೊಳ್ಳೊಡೆ (ರಾ ಮಾ 


೨೬೫-೮೧೭). 


ಶ್ವ. ೬೭-೧೨). 


ಎಿ೨೧.೨ 


0 


20 


40 


ಕೊಳ್ಳುಳ 


ಕೊಳುಳೊಡು: ೧. ಕ್ರ ಕ್ರ ಯ ಕೊಳುಕೊಡು ವೊರೆಕೆರೆ 
ನೋಡು ನಿಯಮಿಸು ಮ (ಅನಂಚ, ೧-೧೫೧). 
ಕೊಳುಕೊಡೆ: ೧. ಉಭಯಾಚಾರ ತಾನೆಂದಜಿದ ಪರಮಜ್ಞಾನಿಗೆ 
ಕೊಳ್ಳುಕೊಡೆಯಿಲ್ಲ (ನಚಶಾ. 11, ೪೩೬). ೨. ಜಾನಕಿಯನಾಂ 
ಮುನ್ನಮೆ ರಾಮಂಗೆ ಕೊಟ್ಟು ಮಹೋನ್ನತಿಯಿನೀ ನಮ್ಮ ಕೊಳುಕೊಢೆ 
ಗುದಯಿಸುತ್ತಿರಲು (ಕುಮುರಾ. ೨-೧೦೮) ; ಆಳುಗೆಲಸಕೆ ಕೆಲಬರರಸನ 
ಖೇಳಮೇಳಕೆ ಕೆಲರು ಕೆಲಬರು ಬಾಲೆಯರ ಕೊಳುಕೊಡೆಯ ಬಳಗದ 
ಬಂಧುಕೃತ್ಯದಲಿ (ಕುವ್ಯಾಭೀ..೩-೧೪) ; ವಿಷಮ ಕುಲದಲಿ ಕಾಯದಾಸೆಗೆ 
ಕೊಳ.ಕೊಡೆಯ Mi ಮಾಡಿದೊಡೆ (ಪ್ರ ಭುಲೀ. ೧೦-೮); ವಿಷ್ಣು 
ವರ್ಧನನು , . . ಪಲ್ಲವರೊಡನೆ ತಮ್ಮ ಕೊಳುಕೊಡೆಯ ವಿಷಯವನ್ನು 
ಚರ್ಚಿಸಿದ್ದನು (ಸವತಿ. ೫೧). ಕೊಳ್ಳುಕೊಡೆ : ೨. ಮ್ಮೊಳ್‌ ಕೊಳ್ಳು 
[ಪಾಠಾಂ. ಳು]ಕೊಡೆಯೆಂ ಮಾಡಲುವೇಕೆಂಬ ಭಾಷೆಯಂ ಸಮಕಟ್ಟಿರ್ಪ 
ನ್ಸೆಗೆಂ (ಪುಣ್ಯಾಸ್ರ. ೩-೫೧ ವ); ಒಳ್ಳಿ ತೊಳ್ಳಿ ತು ಮದವಾರಣದೊಳಗಾಡು 
ಕೊಳ್ಳುಕೊಡೆಯ ಮಾಳ್ಬುದೆಂದು ಪೊಳ್ಳು ನುಡಿಯಿದೆ(ಕೆ (ನೇಮಿಸಂ. 
೧೭-೧೧೮); ನಿಮ್ಮೊಳಗೆ ನಮ್ಮೊಳಗೆ ಕೊಳ್ಳು (ಪಾಠಾಂ. ಳ್ವು]ಕೊಡೆಯೇ 
( ಸಮ್ಯಕೌ. ೮-೧೬). [ಕೊಳ್‌ 4 ಕೊಡೆ] 

ಕೊಳ್ಳೊಳಿಸು (ಕ್ರಿ). ಕಚ್ಚುವಂತೆ ಮಾಡು ; ಕಡಿಯಿಸು: ಮುನಿದ 
1 ಕುನ್ನಿಗಳನಿತುಮನೊರ್ಮೊದಲೆ ತೋಟ ಕೊ ಳ್ಳೊ ಳಿಸೆ 
ui ತೋಟಕೆ ಕುಕ್ಳುರಿಸಿ] ಮಹಾಮುನಿ ತಳರದೆ ಮೇರುಪೂಲಿರೆ 
(ಯಶೋಚ. ೪-೪೩) ; *ಕೊಳ್‌ ಕೊಳ ಎಂದು ಚೂಬಿಡು” 
(ಯಶೋಚ. ಸಂ. ಕೋಶ). [ಕೊಳ್‌ * ಕೊಳಿಸು] 

ಕೊಳ್ಗಾರ್‌ (ನಾ). ಒಂದೇ ಸಮನೆ ಸುರಿಯುತ್ತಿರುವ ಮಳೆ; 
ಧಾರಾಕಾರವಾದ ಮಳೆ: ಸಾಲಿಟ್ಟುವೆರಲನಟ್ಟಿ ಯೊಳಾಲಿವರಲ್ವೆರಸು 
ತೋರವನಿ ಕೊಳ್ಳಾರೊಳ್‌' (ಅನಂಘು. ೯-೮). 

[ಕೊಳ್‌ + ಕಾರ್‌] 

ಕೊಳ್ಳುದಿ "ಕೋಳ್ಗುದಿ' ನೋ. 

ಕೊಳ್ಳು, ದಿಗೊಳ್‌ "ಕೋಳ್ನುದಿಗೊಳ್‌' ನೋ. 

ಕೊಳ್ಳುಳ, ಕೊಳಗುಳ್ಳ ಕೊಳುಗುಳ, ಕೊಳುಗೊಳ, ಕೊಳ್ಗೊಳ್ಳ 
(ನಾ). ೧. ಕಾಳೆಗ; ಯುದ್ಧ; ಸಮರ: ಕಣ್‌ತಣಿವಿನಮಂದು 
ನಿಂದಿಜಕಧ ಕೊಳ್ಳುಳನಂ ನಡೆ ನೋಬ್ಬಹೀಂದ ದ್ರರೊಳ್‌(ಸಂಪಭಾ. ೧೧-೪೧), 
ತನ್ನ ಕೊಂದ ಕೊಳ್ಳುಳಕ್ಕೆ ಬಂದ ಸ್ವಯಂಪ್ರಭೆಗೆ (ಶಾಂತಿ. ೫-೬೩ ವ). 
೨. ಕಾಳೆಗದ ಕಣ; "ಯುದ್ಧ ಕೆಂಗ; ರಣಭೂಮಿ : ಸೋಲ್ತು 
ಕೊಳ್ಳು ಳದೊಳಗಿ[ಪಾಠಾಂ. ಕೊಳುಗುಳಂಗಳೊಳಿ, ಕೊಳುಗೊಳಂಗಳೊಳಿ] 
ರ್ದಾಗಳ್‌ (ವಡ್ಡಾರಾ. ೧೮೮-೧೪) ; ಕವಿಲ್ತಿರ್ದದು ಕೂಡೆ ಸಂಜೆಗವಿ 
ದಂತಾ ಜ್ರೋಣನಿಂ ಕೊಳ್ಳುಳಂ (ಸಂಸಭಾ. ೧೨-೨೫) ; ಕೊಳ್ಳುಳಮಂ 
ಬಳಸಿ ಚಕ್ರಮಂ ಚಕ್ರನರ್ತಿಶ್ರೀಯುಮಂ ತಮ್ಮುನೊಳ್‌ ನಿಯೋಜಿಸಿದಂ 
(ಶಾಂಕಿಪು, ೪-೫೭ ವ); ನಡಸಿ ಕೊಳ್ಳುಳಕೆ ಪೂಜೆಯನು (ನರ್ಧಚ. 
೭-೪೧). ಕೊಳೆಗುಳೆ: ೧. ಕೊಳಗುಳಡೆ ಕೋಟಿಯ ಮಡಿದಡಿ 
ಗೆಡದಾಸೆಯ (ಸೌ ಇಇ, 1-1, 1200) ; ಎತ್ತಣೇ 
ಳೊಳಗುಳದ ಕಾಲ್ಲಡೆಯೆತ್ತಣಾಹವದಭಿಮುಖತೆ (ಕುವ್ಯಾಗ. ೩-೨೨) ; 
ಕೊಳಗುಳದೊಳೂಂದಂಬಂ ತೊಟ್ಟೊರ್ಪನನಿಸುವಿನಂ (ಅಪ್ರತಿ. ೩೬-೧೬). 
೨. ನರಕಬಂಧಂಗಳೆಂಬಿವು ಕೊಳಗುಳಂಗಳೊಳು (ಭಾವಚಿಂ. ೨-೫). 
ಕೊಳುಗುಳ: ೧. ತನ್ನಿಜದು ಗೆಲ್ಲ ಕೊಳುಗುಳವನ್ನೋಡಲ್‌ ಚಕ್ರ 
ಪಾಣಿಯುಂ ತನ್ನ ಸಹೋತ್ಪನ್ನರುನೊಡವರೆ ಬಂದೂ (ಪಂಪಭೂ. ೧೪-೨) ; 
ನಿನ್ನೆ ನಮ್ಮ ಕಾದಿದ ಕೊಳುಗುಳದೊಳೇನಾನುಮುಲಿದ ಕಾಕಬಲಮಂ 
ಮನಿಂದು ನಿರನಶೇಷವಾಗಿ ಕೊಂದು ಬರ್ಪಂ (ಪಂಚತಂ. 


೨೮೭-೧೬ ; 


೨೩೯-೧೦); 


ಕೊಳ್ಳುಳಂಗೊಳ್‌ ೨೨೧೩. 


ಸಭೆಯಲಿ ಹಲುಬಿದಳು ಕೊಳುಗುಳಕೆ ಕಂದನ ಕಳುಹಿದವರಿಗೆ ಸಂದುದೇ 
ಪರಿಹಾನುವೆಂದೆನುತ (ಕುವ್ಯಾದ್ರೋ. ೭-೧೩); ಫಲುಗುಣಗೆ ಕೊಳು 
ಗುಳದ ಗೀತೆಯೊರೆವಂದು (ಗಿಳಿವಿಂ. ೨೨-೩೯). ೨. ಕೊಳೆ/ಗುಳಮಂ 
ಪೋಲ್ಡತ್ತು ಪೂಗೊಳಂ ಕೌರವನಾ (ಗದಾಯು. ೬-೧೩); ತೆರಳ್ವ ತೇಜಿ 
ಗಳ ಕಾಲ ದೂಳಿ ನೆಗೆದು ಕೊಳುಗುಳದೊಳ್‌ ಪಸರಿಸಿ (ಕಬ್ಬಿಕಾ. ೨೮೮); 
ಒಬ್ಬನೆ ತಿರುಗಿ ಹಾಯ್ದುನು ಕೊಳುಗುಳದ ಕೋಳ್ನುದಿಯ ಕೋಲಾ 
ಹಲದ ಕೆಸಜಕಿನಲಿ (ಕುವ್ಯಾಗ. ೪-೪); ಇಳಿದು ಬಳಿಕಸುರೇಂದ್ರನಾ 
ಕೊಳುಗುಳದ ಮಧ್ಯದಲಿ (ತೊರರಾ. ೬-೨೦-೩೯). ಕೊಳುಗೊಳ ; 
೧. ಸೋಲ್ತು ಕೊಳುಗೊಳಂಗಳೊಳಿ [ಪಾಠಾಂ. ಕೊಳುಗುಳಂಗಳೊಳಿ, 
ಕೊಳ್ಳುಳದೊಳಗಿ) ರ್ದಾಗಳ್‌' (ವಡ್ಡಾರಾ. ೧೮೮-೧೪). ಕೊಳ್ಳೊಳ, : 
೧. ರಣನಿಕ್ರಮನಾನ್ನೆಜಕಿತಿಯಡಿಗಾಳೆ ಟ್ಟತ್ತು ಸಿಂಭಿಗೆ ಕೊಳ್ಳೊಳದು 
ಳ್ಟೀಟಕೆ ಎಆಕಿದು ಗೆಲ್ಲು (ಸೌಇಇ. 1-1, ೪೬-೩; 8ನೆಯ ಶತ), [?) 

ಕೊಳ್ಳುಳೆಂಗೊಳ್‌, ಕೊಳ್ಳು ಳಗೊಳ್‌ (ಕ್ರಿ). ೧. ಯುದ್ಧಮಾಡು. 
೨. ಕಾಳೆಗವನ್ನು ಗೆಲ್ಲು: ಪಗೆವರೆಲ್ಲರುಮಸಕ್ಕೆ ಕೊಳ್ಳು [ಪಾಠಾಂ. 
ಳುಗೊ]ಳಂ ಕೊಕ್ಕನಿತು ಪೊಲಕ್ತಿನಲ್ಲಿ ನಿಲಲಾಆದೆ (ಜೀವಸಂ.೩೪-೧೩ ವ). 
ಕೊಳ್ಳುಳೆಗೊಳ್‌: ೨. ತಮ್ಮ ಪಡೆ ಬಲಕೈ ಬನ್ನು ಕೊಳ್ಳುಳ 
ಗೊಣ್ಣತ್ತು (ಎಕ. ೫, ಶ್ರೀನಿವಾ. ೬-೯ ; 780). [ಕೊಳ್ಳುಳ ೬ ಕೊಳ್‌) 

ಕೊಳ್ಳುಳೆಗೊಳ್‌ “"ಕೊಳ್ಳುಳಂಗೊಳ್‌? ನೋ. 

ಕೊಳ್ಳೆ (ನಾ). ಕೊಳ್ಳುವಿಕೆ; ಸ್ವೀಕಾರ: ಸಿರಿಯ ಪಾಲ್‌ ಆಳ್ಗಳ್‌ 
ತೀರ್‌ ವಿಯ ಕೊಳ್ಳೆಯಿನ್‌ ತಾಮೆಂದಂಮುಟಕಯರ್‌ 
(ಅಂತಿಗೊ. ೧೫-೨೯೧) ; ನಿಡಿದುಂ ಕೊಡುಗೈಯಲ್ಲದೆ ಕೊಳ್ಳೆಗೆ ಸಡಗರಿಸದ 
ಕೈಯ ಕಂಡೆವೀಯೊಂದೆಡೆಯೊಳ್‌ (ವಸ್ತವಂ. ೭-೪೮). 

[ಕೊಳ, + -ಗೆ. / ತಮಿ. ಕೊಳ್ಳೈ) 

ಕೊಳ್ಳೆ ಸಲ್‌ "ಕೊಟ್ಟಿ ಸಅಕ್ಕ್‌' ನೋ. 

ಕೊಳ್ಳೊಳ `ಕೊಳ್ಳುಳ' ನೋ. 

ಕೊಳ್ಳೊಳ್ಳೆ (ನಾ). ಒಂದು ಪ್ರದೇಶದ ಹೆಸರು (?): ಆ ಕೆಜಕಿ 
ಯಿನ್ಮಂ ತೆಂಕ ಪುಣಿಸೆಯಿನ್ನಂ ತೆಂಕ ಓಣಿಯ ಮೇರೆಯಾಗಿ ಕೊಳ್ಳೊಳದ 
ಕೆಯ್ಯ ಬಡಗಣ ಸನ್ನೆ ಮೇರೆಯಾಗಿ (ಸೌಇಇ. 10-1, ೩೩-೨೫; 
10ನೆಯ ಶತ). [1] 

ಕೊಳ್ತೆಳಿ "ಕೊತ್ತಟು? ನೋ: 

ಕೊಳ್ತಿನಿತೊಅಕೆ (ನಾ). ಒಂದು ನದಿಯ ಹೆಸರು (?): ತಸ್ಮ 
ಸೀಮಾನ್ತರಂ ಕೊಲ್ತಿನಿತೊಜಕಿಎ ಪೆರಿರ್ಪ್ಲೈಎ ವಾಣ್ಣರ್ಕು ತುಟಿ ಬಂ 
ದೇವಸಾಲೆಯುಂ ಕಬ್ಬರೆಎ ಸೋಮೆಎ (ಎಕ. ೫೪3, ಗುಬ್ಬಿ. ೭೫-೫೦; 733). 

(ಕೊಳ್ಳಿನ್ಯಿ 4 ತೊಜಕ್ಕೆ) 

ಕೊಳ್ಳೆಪ್ಪು "ಕೋಳ್ಪಪ್ಪು' ನೋ. 

ಕೊಳ್ತೆಡು "ಕೋಳ್ವಡು' ನೋ. 

ಕೊಳ್ಳೆ ಳ್ಳಿ (ನಾ). ರೂ ಹೆಸರು: ಮರುಕರೆ ವಿಷಯೇ ಕೊಳ್‌ 
ಪಳ್ಳಿ ಗ್ರಾಮೇ (ಮೈಆರಿ. ೧೯೧೬, ೧೧-೩೮ ; ?). [ಕೊಳ್ಳ್‌ * ಪಳ್ಳಿ] 

ಕೊಳ್ಳೋಗು "ಕೋಳ್ವೊ (ಗು? ನೋ. 

ಕೊಳ್ಳ: ಗೆ (ನಾ). ದತ್ತು ತೆಗೆದುಕೊಂಡ ಮಗ; ಸಾಕುಮಗ: 
ಕೊ ಳ್ಮಗ ಮಾಮಲಾ ಪೊತ್ತಿ (ಮೈಎಂ. ೧೯೩೨, 
"ಕೊಳ್ಳಗಗೊಳ್‌? ಪರಾ. (ಕೊಳ್‌, 4 ಮಗ] 

ಕೊಳ್ಳಗೆಗೊಳ್‌ (ಕ್ರಿ). ದತ್ತು ತೆಗೆದುಕೊಳ್ಳು ; ದತ್ತುಪುತ್ರನೆಂದು 
ಸ್ವೀಕರಿಸು: ಆದಿತ್ಮನ ತನುಭವನಂ ಮಾಧವನನಳ್ಕಆಃಂ ಸೋಮಂ 
ಮೋಹವಶಂ ಕೊಳ್ಳಗಗೊಂಡಂತಪರಿರ್ವರುಮಾತನಿಂದೆ ಮುದಮಂ 
ಪಡೆದರ್‌ (ಎಕ. ೪1, ಕಡೂರು. ೬೬-೨೩ ; 1172). [ಕೊಳ್ಳಗ + ಕೊಳ್‌] 


HER 
| 


ಕೊಳ್ಳಾರ 


ಕೊಳ್ಳ] ಗಳ್‌ (ನಾ). ದತ್ತು ತೆಗೆದುಕೊಂಡ ಮಗಳು; ಸಾಕು 
ಮಗಳು. "ಕೊಳ್ಕಗಳ್‌ಗೊಳ್‌' ಪರಾ. [ಕೊಳ್‌ * ಮಗಳ್‌] 

ಕೊಳ್ಳಗಳ್‌ ಗೊಳ್‌ (8). ದತ್ತುಮಗಳೆಂದು ಸ್ವೀಕರಿಸು: ಗಂಧರ್ವ 
ತಯ ಗಾಂಧರ್ವಗಂಧಿಯಪ್ಪ ಕಳಾಕೇಳಿಗಂ . . . ಗಾಡಿಗಂ ಬಯಸಿ 
ಕೊಳ್ಳಗಳ್ಳ್ಲೊಂಡನ್‌ (ಅರ್ಧನೇ. ೬-೧೮ ವ). 

[ಕೊಳ್ಳಗಳ್‌ 4+ ಕೊಳ್‌] 

ಕೊಳ್ಳಿಗ ಸೂಟ ' ನೋ. 

ಕೊಳ್ಳಿ! ದುಳ್‌. "ನೊ ರುತ್‌. ನೋ. 

ಕೊಳ್ಳಿ. 'ದುಳು' “ಕೊಟ್ಮುದುಳ್‌' ನೋ. 

ಕೊಳ್ತಡೆ (ಕ್ರಿ). ಸ್ವೀಕರಿಸು; ಪರಿಗ್ರಹಿಸು (?) : ಉಪವಾಸ 
ನೀರ್ಗುಡಿಗುಡಿದು ಮಾರ್ಗದಿ ಬಂದೆವೈ ಕೊಳ್ಳಡೆದು ಸಲಹೆಂದತ್ತ ರವನೀ 
ಸುರರು ರಾಮನಿಗೆ (ಪಶುಭಾ. ೨೨-೩೦). [2] 

ಕೊಳ್ಳು (ನಾ). ತೆಗೆದುಕೊಳ್ಳು ವಿಕೆ; ಸ್ವೀಕಾರ. "ಕೊಳ್ಳುಕೊಡೆ' 
ಪರಾ. ov. + ವು) 

ಕೊಳ್ಳುಕೊಡೆ (ನಾ). ಆ ಕೊಳ್ಳೊಡೆ ೨: ನಿಮ್ಮೊಳಗೆ ನಮ್ಮೊಳಗೆ 
ಚ ಗ್ಗ ಕೊಳ್ಳು]ಕೊಡೆಯೇ ಬಯಲ ಹಮ್ಮನಾಡಲದೇತಕೆ 
(ಸಮ್ಯಳೌ, ೮-೧೬). [ಕೊಳ್ತು 4 ಕೊಡೆ] 

ಕೊಳ್ಳುಗೆ (ನಾ). ಒಂದು ಊರಿನ ಹೆಸರು: ಮುಳ್ಗ್ಳುಂದದ 
ಶ್ರೀಪಾಳೇಶ್ವರದ ಮಟಮುಮ[0][ಕೊಳ್ಳು]ಗೆಯ ಸಿನಾಲಯಮು 


೩0| ಲೋಕಪಾಳಸಮೆತಂ (ಸೌಇಇ. 2€1-1, ೧೦೩-೧೮ ; 1070), 1?] 


ಕೊಳ್ಳಿ, ಕೊಳುವೆ (ನಾ). ಇ ಕೊಳ್ಳು: “ಕಷ, ಚೀವೃ-ಸಂವರಣಾ 
ದಾನಯೋಃ, ಹೊದಪಿನೊಳಂ ಕೊಳ್ತೆಯೊಳಂ? (ಉಶಕೃ. ೧೫೪). 
ಕೊಳುವೆ : ಕೊಡುಗೆಯಲ್ಲಿ ಕೊಳುವೆಯಿದೆ ರಚಿಸಬೇಡ ರೌರವ 


| 
(ಅರಳು. ೪೫೩-೩). [ಕೊಳ್‌ + ಇವೆ] 
ಕೊಳ್ಳೆ (ನಾ).೧. ತಗ್ಗಾಗಿರುವ ಪ್ರದೇಶ; ಹಳ್ಳ; ಕಂದರ: ಪೆರ್ಮರಂ 
ರ ಪಳ್ಳ ಕೊಳ್ಳ ಗಳೆಂಬ ಡೆಯೊಳಂ. ಮ (ಕಾದಂಉ. 
೫೪೦) ; ನೆಲನಂ ನೆಜಕಿ ಶೋಧಿಸಿ ಕೊಳ್ಳನೇಟನಂ [ಪಾಠಾಂ. ಕೊಳನೆಳನಂ] 
ತದಜಕೊಳೆ ಬಿತ್ತಿ (ಲೋಕೋಪ. ೬-೩); ಗಿರಿಯ ತಪ್ಪಲೊಳಗ್ಗಳಮಪ್ಪ. 
ಕೊಳ್ಳದೊಳ* (ಧರ್ಮಾಮೃ. ೮-೨೦); ಕೊಳ್ಳ೦ಗಳಂ ಕೊಳಂಗಳನೀಸುಕಂ 
ದಾಂಟಿ (ಇಳಿರ. ೫೪-೪); ಧರೆ ತಗ್ಗಿ ಬಟಾಕೈದು ಕೊಳ್ಳವಾದುದು 
ಕೆಚಬಾವಿ ಹಳ್ಳ ಕೆೊಳ್ಳಗಳು ಬೆಂಚಿಗಳು 
(ಧರಚ, ೩೪-೬೨) ; ಹಾದಿಯಲಿ ಹಳ್ಳವಿದೆ ಮುಳ್ಳಿಡಿದ ಕೊಳ್ಳವಿದೆ 
(ಪಾಂಚಜ. ೪೬). ೨. ಗಹ್ವರ; ಗುಹೆ: *ನಿಕುಂಜಂ, ಗಹ್ವರಂ- ಈ 
೨ ಕೊಳ್ಳವು? (ಹಲಾಯು. ೨೮-೧೩) ; ಗಹ್ವರದ ಕೊಳ್ಳದ ಕೋಹಿನಲಿ 
(ಕುವ್ಕಾಸ. ೩-೫೭). "ಹಳ್ಳ ಕೊಳ್ಳ? ಪರಾ 
ಕೊಳ್ಳಕ್ಕೆ (ನಾ). - ಕೊಳ್ಳ ೧: ಕೊಳ್ಳಕ್ಕೆಯಲ್ಲಿ ನೀರು ನಿಂತಿದೆ (ರೂಢಿ). 
[ಆ ಕೊಳ್ಳ) 
ಕೊಳ್ಳೆಗೆ (ನಾ). ಒಂದು ವಂಶದ ಹೆಸರು (?): ಕಪಿಗೋತ್ರ 
ಪ್ರತಿಸ್ಲಿತರು ಕೊಳ್ಳ ಗರಧಿಹ್ಮಿತರಪ್ಪ ಶ್ರೀಮತು ಸೋವಿಯಣ ಭಟ್ಟರ 
ಮಗಂ ನಾರಣಭಟ್ಟಿರ ಮಗಂ (ಎಕ. ೪11, ಶಿಕಾರಿ. ೧೬-೧೯; 108೨). [9] 
ಕೊಳ್ಳಮ್ಮಗಾವುಂಡ (ನಾ). ಒಬ್ಬಾತನ ಹೆಸರು: ಬನ್ನ ಗಾವೆಣ್ಣನುಂ 
ಕೊಳ್ಳಮ್ಮ ಗಾವುಣ್ಣನುಂ (ಎಕ. ೫1, ಹೊಳಲೈೆ. ೩೦-೧೧ ; 964). 
(ಕೊಳ್ಳ ಮ್ಮ * ಗಾವುಂಡ (೮. ಗಾಮುಂಡ)] 
| ಕೊಳ್ಳಾರೆ (ನಾ). - ಕೊಳ್ಳ ೨: ಅಡವಿಯಲ್ಲಿ ಒಂದು ಕೊಳ್ಳಾ 
ಳ್ಳ]ರದಲ್ಲಿ ಹುಲ್ಲು ಬೆಳೆದಿರಲಲ್ಲಿ ದನ ಪೋಗಲು 
(ಭೈರಸೂ. ೨೮೨). "ಕೊನ್ನಾರ? ಪರಾ. [ಆ ಕೊಳ್ಳಿ) 


90 
(ನೇಮಿತ. ೧೧-೫೬); 


35 


43 (ಪಾಕಾಂ. 


ಕೊಳ್ಳಿ, 


ಘು ೨ ಕೊಳ್ಳಿ” (ಹಲಾಯು. ೧೨-೬೭) ; ಉರಿವ ಕೊಳ್ಳಿಯಂ ಹಿಡಿದು 
ಜಗುನೆಯಂ ಪಾಯ್ತಾಗೆಳ್‌ (ಪಂಸಭಾ. ೩-೩೩ವ); ತತ್ಪರಿವಾರಮ 
ನೊಂದೆ ಕೊಳ್ಳಿಯೊಳಿಂದೆ ಸುಟ್ಟಿಪೆಂ (ಪಂಚತಂ. ೨೬೫-೧೨); ; 
ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುಜಃಸುವಂತೆ ಉರಿವ ಕೊಳ್ಳಿಯ | 5 
ಕೊಂಡು ಮಂಡೆಯ ಸಿಕ್ಕೆ ಬಿಡಿಸುವಂತೆ (ಬಸವ. ೬೬೧); ಉರಿವ 
ಕೊಳ್ಳಿಯಂ ಕೊಂಡು ಕುಣಿವ ಮರುಳ ಕೈಯ ಕೊಳ್ಳಿ ಗಳ ಬೆಳಗಿನೊಳ 
(ಬಂ ಹರಿ. ೨-೧೦ವ); ಕನಲಿ ಫಲುಗುಣನು.. . . ಕೊಳ್ಳಿ ಯೊಳಿಟ್ಟ 
ನಗ್ನಿಯ ನೆನೆದು (ಕುವ್ಯಾಆ. ೧೧-೩೩); ಕಡಲೊಳಗೆ ' ಕೊಳ್ಳಿ ಯನು 


ಕೊಳ್ಳಿ (ನಾ). ೧. ಉರಿಯುವ ಕಟ್ಟಿಗೆ: “ ಅಲಾತಂ, ಉಲ್ಮುಕಂ - 
& 


೨.೨೧೪ 


ಕೊಳ್ಳುಕೊಡೆ 


ಕೊಳ್ಳಿ ಪುಳ್ಳಿ (ನಾ). ಸುಟ್ಟು ಕರಿಕಾದ ಕಡ್ಡಿ : ದಶಕಂಠನ ಕಂಠನಾಳಂ 

ಗಳಂ ಕೊಳ್ಳಿ ಪುಳ್ಳಿಯಪ್ಪಿನೆಗಂ ಸದೆದು ಕೊಂದು (ರಾಮಾಶ್ವ. ೧೪೨-೧೧). 
(ಕೊಳ್ಳಿ, * ಪುಳ್ಳಿ) 

ಕೊಳ್ಳಿಬೀಜ (ನಾ). ಒಂದು ಬಗೆಯ ಸಸ್ಯ, ಗೌರಿಬೀಜ, ಕೊಳ್ಳಿ ಬೀಜ 

[ಕೊಳ್ಳಿ * ಬೀಜ] 

ಕೊಳ್ಳಿವಣ್ಣ (ನಾ). ೧. ಕರಿಬಣ್ಣ. ೨. ಕರಿಯಬಣ್ಣದ ಪ್ರಾಣಿ; 
ಕರಡಿ: ಇಬ್ಬರನಿಬ್ಬರಿಯನೊಡೆದು ಕೊಳ್ಳಿವಣ್ಣನ ಬಣ್ಣಗೆಡಿಸಿದು 
ದಳ್ಳಿಆಿದುದಾ ಕಾಟವನು . , . ಕೊಳ್ಳದೊಳಗೆಂದುಲಿವ ಬೇಡರ ನೆರವಿ 
ಸಂಧಿಸಿತು (ಸಾಳ್ವಭಾ. ೫-೩೫). (ಕೊಳ್ಳಿ, * ಬಣ್ಣ] 


ಮೈಣಗಿ, ೪೬-೯೧೦). 
ಳ 


ಸುರಿದರೆ ಬಿಡದೆ ಕುದಿವುದೆ (ಕಾಶಿರಾ. ೩೫-೨೭) ; ಹಳ್ಳಿ ದೇವರಿಗೆ ಕೊಳ್ಳಿ 10 ಕೊಳ್ಳಿ ವಾಲ (ನಾ). ಕರಿಮೈ ಹಾಗು ಬಿಳಿ ಬಾಲವುಳ್ಳ ನಾಯಿ: 


ದೀಪ (ಗಾಡಿ). ೨. ಕಪ್ಪುಬಣ್ಣ. "ಕೊಳ್ಳಿವಣ್ಣ' ಪರಾ. 
[ದೇ. 1 ತಮಿ. ಮಲ. ಕೊಳ್ಳಿ ; ತುಳು. ಕೊಲ್ಲಿ, ಕೊಳ್ಳಿ] 
ಕೊಳ್ಳಿ (ನಾ). ಒಂದು ಬಗೆಯ ತೆರಿಗೆ (?) : ಈನಿತ್ತ ಧರ್ಮ್ಮಮಾನ್‌ 
ಕಾದೋರಾ ಕುಲಮ್‌ ಪೆಟ್ಟುಗೆ ಪಾಲಿಪು ಕೊಳ್ಳಿಯುಂ ಅರಮನೆತಾಣದ 
ಭಾಗಮುಮ್‌ ಅರ್ಚಕಮ್ಮೆನ್ತಿಯಕಿ ಕೊಟ್ಟಾ (ಎಕ. ೪1, ಕೊಪ್ಪ. ೩೭-೯; |15 
675) ; ಪರಿಕಿಸದೀ ಧರ್ಮ[ದೊ]ಳರಸರ ಕಾಣಿಕೆ ಕೊಳ್ಳಿಯರುವಣಂ 
ಕಿಜುಸುಂಕಂ ಪುರಧರ್ಮ್ಮಂ ಬಣ್ಣಿಗೆಯೆಂದರೆವೀಸಮನಳಿಪಿ ಕೊಣ್ಣವಂ 
ಚಾಣ್ಣಾಳಂ (ಕಇ. 11, ೧೨-೫೯ ; 1114). (2) 
ಕೊಳ್ಳಿಕಳ್ಳೆ (ನಾ). ಕೊಳ್ಳಿ ಹಿಡಿದುಕೊಂಡು ಕಳ್ಳತನಮಾಡು 
ವವನು; ಪಂಜುಗಳ್ಳೆ: ಇರುಳುಂ ಪಗಲುಂ ಪರಿವಕೊಳ್ಳಿ ಕಳ್ಳ ನಾದಡಂ |20 
ಮನ್ನೆಯ" ಮಹಾ ಮಂಡಲೇ ಶ್ವರನಾದೊಡ ಂ (ಎಇ. ೫x೫೧, 
೩೦-೪೫ ; 1265); ಧನಧಾನ್ಮಾದಿ ವಿಧನಂಗಳುಂ ರಕ್ಷಕರಲ್ಲೆಂಬುದು 
ದಾಯಿಗರ್‌ ಪಗೆವರ್‌ ಕೊಳ್ಳಿ ಕಳ್ಳರ್‌ ಪಳ್ಳಂ ಮೊದಲಾದುದಟ೮6ದಟಂದು 
ಪೋಪುದಜಕೊಳ್‌ ತಿಳಿದುದು (ಚಿಕಬಿ. ೨೬). [ಕೊಳ್ಳಿ * ಕಳ್ಳ] 
ಕೊಳ್ಳಿಕಾಳೆಗ (ನಾ). ಬೆಂಕಿಯ ಕಾಳಗ; ಬೆಂಕಿಯುದ್ಧ : ಕೊಳ್ಳಿ |:5 
ಬಾಲದಿ ಸುಟ್ಟ ಹನುಮನು ಉಳ್ಳುದೆಲ್ಲವ ಹಿಂದೆಯಿದು ಮರೆಗೊಳ್ಳಿ 
ಯಾಯಿತು ... ಕೊಳ್ಳಿಕಾಳಗ ಕಣ್ಣೆ ಕೌತುಕವಾಯ್ತು ಕಾಂಬರಿಗೆ 
(ಕೌಶಿರಾ. ೩೨-೭). [ಕೊಳ್ಳಿ + ಕಾಳಗ (4 ಳಾಳೆಗ)] 
ಕೊಳ್ಳಿಕೊಡು (ಕ್ರಿ). ಬೆಂಕಿಯಿಡು; ಉರಿಹೆಚ್ಚು :' ಊರಿಗೆ ಕೊಳ್ಳಿ 
ಕೊಟ್ಟು ಬೂದಿ ಮಾಡ್ಕಾರೋ ಹಲಗಲಿ ಸುಟ್ಟು (ಪ್ರಬಂಧ. ೬೬);|30 
ಆತ್ಮರಾಜನಾದ ಬಲು ಸಿಟ್ಟಾ ಮೂರು ದಾರಿಗೇ ಕೊಳ್ಳಿ ಕೊಟ್ಟಾ 
(ಗ್ರಾಮಾಯ. ೫೮೦). [ಕೊಳ್ಳಿ * ಕೊಡು] 
ಕೊಳ್ಳಿಗದೇವ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌ ಕೊಳ್ಳಿಗದೇವಂ 
ಪ್ರಿಥವೀರಾಜ್ಯಂಗೆಯ್ಯೆ (ಎಕ. 1111, ಸೊರಬ. ೫೩೧-೨ ; 967). 
[ಕೊಳ್ಳಿಗ್ಯ * ದೇವ] 
ಕೊಳ್ಳಿಗೊಳು (ಕ್ರಿ). ೧. ಬೆಂಕಿ ತಾಗು; ಉರಿಹೆತ್ತು. ೨. (ಆಲಂ) 
ಕೋಪಗೊಳ್ಳು ; ಉರಿದೇಳು: ಉಳ್ಳುದನಾಡೆ ಕೊಳ್ಳಿಗೊಳುವರ್‌ 
(ರತ್ನಾಕ. ೩೨). [ಕೊಳ್ಳಿ] * ಕೊಳು (ಆ ಕೊಳ್‌,)] 
ಕೊಳ್ಳಿದೆವ್ದ (ನಾ). ಕೊಳ್ಳಿಹಿಡಿದು ಓಡುವ ಹಾಗೆ ಕಾಣುವ ಜಿವ್ವ, 
—ಪಿಶಾಚಿ: ಕೊಳ್ಳಿದೆವ್ವಗಳದುರೆ ಮರಹೊದರುಗಳು ಒದರೆ|40 
(ಅರಳು. ೪೪೮-೧೫) ; ಕೊಳ್ಳಿದೆವ್ವಗಳು ಬಳ್ಳಿ ಗಟ್ಟುವುವು - ಕರಿನೀರ 
ಕಂದರದಲ್ಲಿ (ಚಿಂತನ. ೨); ಸುತ್ತು ಮುತ್ತು ಭಯ; ಸಂಶಯ ಕೊಳ್ಳಿ. 
ದೆವ್ವ ಕುಣಿದಿವೆ (ನೆಲಮು. ೨೪). [ಕೊಳ್ಳಿ, * ದೆವ್ವ] 
ಕೊಳ್ಳಿಪಿಶಾಚಿ (ನಾ). - ಕೊಳ್ಳಿದೆವ್ವ : ಆ ಬೆಳಕು ಕೊಳ್ಳಿಸಿಶಾಚಿ 
ಯಾಗಿರಬಹುದೆ ಎಂಬ ಯೋಚನೆಯು ಹುಟ್ಟುವುದು (ಕಪಾಕುಂ. ೧೩). | 45 
[ಕೊಳ್ಳಿ] * ಪಿಶಾಚಿ] 


ಕಟಿ 
ಲಾ 


ಕುಡಿನಾಲನ ಕೊಳ್ಳಿ[ಪಾಕಾಂ. ಕೋಳಿ]ನಾಲನ ಬೆಳ್ಳನ ನಿಡುಗಾಲ ಬಲು 
ಕುಕ್ಕುರನಾ ಮಡಿಗಿವಿಯಳಗನ ಬಿಡು ತಡೆ ಹಿಡಿಯೆಂದು ನುಡಿವರು 
ಬಿಯದರು (ರಾಮಾವಿ. ೧೫-೬೮).  [«- ತಮಿ. ಕೊಳ್ಳಿವಾಲಿ] 

ಕೊಳ್ಳಿವೀಸಿಸು (ಕ್ರಿ). ಯುದ್ಧವನ್ನು ಆರಂಭಿಸುವುದರ ಸಂಕೇತವಾಗಿ 
ಉರಿಯುವ ಕೊಳ್ಳಿಯನ್ನು ಬೀಸುವಂತೆ ಮಾಡು: ಬೇಗಮನು 
ವರಮಂ ಸಾರಲ್ವೇಖ್ದಿರುಳೊಳ್‌ ಕೊಳ್ಳಿವಿ£ನೀ]ಸಿಸಿಯುಂ ರವಳಿ 
ಘೋಷಿಸಿಯುಂ (ಶಾಂತಿಪು. ೫-೪೯ ವ); ಆ ರಭಸಕ್ಕೆ ರೌದ್ರಮಾಗೆ 
ಕೊಳ್ಳಿವೀಸಿಸೆ (ಮಹಾನೇ. ೧೧-೧೩೨ವ). 

[ಕೊಳ್ಳಿವೀಸು + -ಇಸ್ಕು] 

ಕೊಳ್ಳಿನೀಸು(ಕ್ರಿ).(ಯುದ್ಧವನ್ನುಆರಂಭಿಸುವುದರಸಂಕೇತವಾಗಿ) 
ಉರಿಯುವ ಕೊಳ್ಳಿಯನ್ನು ಬೀಸು: ಎರಡುಂ ಬೀಡುಗಳೊಳಂ 
ಭೋರೆಂದಾರ್ದು ರವಳಿ ಘೋಷಿಸಿ ಕೊಳ್ಳಿ ವೀಸಿದಾಗಳ್‌ (ಪಂಪಭಾ. 
೧೦-೩೫ವ) ; ಕೊಳ್ಳೆನೆ ಕೊಳ್ಳಿ ನೀಸೆ ಪಡೆಯಂದೆರಡುಂ ದಿಗಧೀಶರೋಡಿ 
ದರ್‌ (ನೀಮಿಫ. ೧೧-೧೨೩); ಕಾದಲರೊರ್ವರೊರ್ವರೊಳಳುರ್ಕೆಯ 
ನೀಯೆ ನಿಮಿರ್ಕೆ ಸೊರ್ಕಿನಿಂ ನೋದಿದ[ದೊಂ]ದು ಮಾಣಿಕದ ಮುದ್ರಿಕೆ 
ಯೊಪ್ಪದೆ ಕೊಳ್ಳಿ ವೀಸಿದಂತಾದುದು (ಸೂಕ್ತಿ ಸು. ೧೪-೧೭). "ಕೆಯ್ವೀಸು' 
ಪರಾ. [ಕೊಳ್ಳಿ] * ಬೀಸು] 

ಕೊಳ್ಳಿನೆಳೆಗು (ನಾ). ಕೊಳ್ಳಿಯ ಬೆಳಕು : ಜಳಜಸಖನಂ ನಿರೀಕ್ಷಿಸೆ 
ಬಳಹೀನರ* ಕೊಳ್ಳಿ[ಪಾಠಾಂ. ಳ್ವ]ನೆಳಗಿನೊಳ್‌ ಪೆಜುಗುಮವಳ್‌ 
(ಜಾತತಿ. ೪-೧೧). [ಕೊಳ್ಳಿ * ಬೆಳಗ್ಳು] 

ಕೊಳ್ಳಿಸು "ಹೊಳಿಸು? ನೋ. 

ಕೊಳ್ಳಿ ಹಾಯು (ಕ್ರಿ). ಕಪ್ಪಾಗು; ಕರಿಕಾಗು; ನಿಸ್ಸಾರವಾಗು (?): 
ಅರಿಸಿಣವನ್ನು ಹಗೆಯಲ್ಲಿ ಹಾಕಿದರೆ ಕೊಳ್ಳಿ ಹಾಯುವವು(ಕೃಷಿಪ್ರ.೧೮೯). 

(ಕೊಳ್ಳಿ, * ಹಾಯು (ಆ ಪಾಯಗ್ಳಿ)) 

ಕೊಳ್ಳಿಹೇದೆ (ನಾ). - ಕೊಳ್ಳಿದೆವ್ವ: ಕೊಳ್ಳಿ ಹೇಜಿಗಳೆನಲ್‌ 
ನುಡಿಸಿದರ್‌ ಬಳಿಕವಳ ಮಿಳ್ಳಿಸುವ ಬಾಳ್ದಲೆಯ ಪೊಳ್ತ ಬಳಿವಿಡಿದೆ 
(ಕಾಲೂರ. ೧೬೯-೩೭೮). (ಕೊಳ್ಳಿ, * ಹೇದೆ] 

ಕೊಳ್ಳು, "ಕೊಳ್‌ ನೋ. 

ಕೊಳ್ಳು (ನಾ). ಒಂದು ಬಗೆಯ ದ್ವಿದಳಧಾನ್ಯ; ಹುರುಳಿ: 
ಅಲಸಂದೆ ರಾಜಮಾಷಂ ಕುಳುತ್ತ ಕಂ ಕೊಳ್ಳು (ವಸ್ತುಕೋ. ೯೫-೧೮). 

(ದೇ. | ತಮಿ. ಕೊಳ್‌; ಮಲ. ಕೊಳ್ಳು; ತುಳು. ಕುಡು; 

ಪರ್ಜಿ. ಕೊಳ್‌) 

ಕೊಳ್ಳುಕೊಡುಹ (ನಾ). ಕೊಳ್ಳುವುದು ಹಾಗು ಕೊಡುವುದು; 
ಕ್ರಯವಿಕ್ರಯ: *ಕ್ರಯಂವಿಕ್ರಯಂ ಕೊಳ್ಳುಕೊಡುಹಂ” 
(ಮಂಗರಾ. ೧೦೨-೨). [ಕೊಳ್ಳು (< ಕೊಳ್ಳ) + ಕೂಡುಹ]) 

ಕೊಳ್ಳುಕೊಡೆ "ಕೊಳ್ಳೊಡೆ' ನೋ. 


ಕೊಳ್ಳೆ 


ಕೊಳ್ಳೆ (ನಾ). ೧. ಸುಲಿಗೆ, ಸೂರೆ; ಲೂಟಿ: ಕೆಮ್ಮಗೆ ಕೊಳ್ಳೆ 
[ಸಾಕಾಂ. ಕೈಯ ಮನ್ನೆಯರೆಂ ಪೊಗಟ್ವಂದದೆ (ಸಮಪ. ೮-೩೮); 
ದೊರೆಗಳನು ಧಟ್ಟಿಸಿ ಸೆಳೆದು ಬಹು ಧನವ ಭಾರೆಣೆಯ ಮುಂಗುಡಿಯ 
ಕೊಳ್ಳೆ ಗಳೋರಣಿಸಿ ತುದಿಗೇಜರಿ ಸಿದ್ಧರ ಚಾರಣರೆ ವಿ ದ್ಮಾಧರ ರ 
ಮುತ್ತಿದರು ಮನ್ನಿಸದೆ (ಕುವ್ಯಾಸ. ೩-೬೧) ; ಕೊಳ್ಳೆನಾಯಕ ಒಂದು 
ಕೋಟಿ ಕೆಡಹದ ಮುನ್ನ (ವಾದಿಕೀ. ೧೩೬-೧೩) ; ಕೊಳ್ಳೆಗೆ ಆಸೆಪಡುವ 
ಹಲವು ನಾಯಕರನ್ನು ಈ ರಾಷ್ಟ್ರಕೂಟರು ಕೂಡಿಸಿ ದ್ದ್ದಾ ರೆ 
(ಶಾಂತಲಾ. ೧೪೩). ೨. ಕೊಳ್ಳೆ ಹೊಡೆದ ವಸ್ತು; ಸುಲಿಗೆಯ 
ದ್ರಮ್ಯ: ಹೋಗಿ ತನ್ನ ಕೊಳ್ಳೆಯನ್ನು ಹಿಡಿದು ತಂದೇ ತರುವನು 
(ಮುಂಗಾಮು. ೫೮); ಕೊಳ್ಳೆ ಎಲ್ಲವನ್ನೂ ಹೊತ್ತುಕೊಂಡು ಊರೆ 
ಹೊರಗೆ ಬರುವ ವೇಳೆಗೆ ಮೊದಲನೆಯ ಜಾವದ , ಕೋಳಿಯು 
ಕೂಗಿತ್ತು (ಪಂಚಾಮೃ. ೩೫); ಕೊಳ್ಳಿಯವರು ಕೊಳ್ಳೆಗತ್ತರು 
ಸೂರೆಯವರು ಸೂರೆಗತ್ತರು (ಗಾದೆ). 

(ದೇ. ॥ ತಮಿ. ಕೊಳ್ಳೈ ; ಮಲ, ಕೊಳ್ಳ; ತೆಲು. ಕೊಲ್ಲ 

ಕೊಳ್ಳಿಗೆ (ನಾ). ಸುಲಿಗೆಗಾರ; ಲಊಟಿಗಾರ ; ದರೋಜಿಖೋರ : 
ಮಂಡಳಿಕರೂರುಗಳ ಬಿಟ್ಟೋಡಿದರು ಕೊಳ್ಳೆಗರ ಕಾಲ್ದುಳಿಗೆ 
[ಪಾಕಾಂ. ಮನ್ನೆಯರಾಂಪರೇ ಚತುರಂಗ ಪದಹತಿಗೆ] (ಕುವ್ಯಾಸ. ೫-೩); 
ಜಳ್ಳುಗರ ಜಾಳುಗರ ಕೂಟದ ಕೊಳ್ಳೆಗರ .ಕೊಂದುಬ್ಬುಗಿಚ್ಚಿನ 
ಕೊಳ್ಳಿಗಿದೆಲಾ ಕಲ್ಪದಂಭೋರಾಶಿ (ತೊರರಾ. ೬-೩೨-೩೪). 

[ಕೊಳ್ಳಿ + -ಗ್ಯ) 
ಕೊಳ್ಳೆಗಾರ (ನಾ). - ಕೊಳ್ಳೆಗ: (8). 
[ಕೊಳ್ಳಿ + -ಕಾರ್ಯ (ಆ-ಕಾಣ)) 

ಕೊಳ್ಳೆಗೊಳ್‌ (ಕ್ರಿ). ಸುಲಿಗೆ ಮಾಡು; ಸೂರೆಗೊಳ್ಳು; ಲೂಟಿ 
ಮಾಡು : ಕಳ್ಳರ" ಪಜವೊಡವೆಗಳಂ ಕೊಳ್ಳೆಗೊಳುತ್ತಿರೆಯುಂ 
(ಚಿಕವಿ. ೬-೨೬೬). [ಕೊಳ್ಳೆ ೬ ಕೊಳ್‌] 

ಕೊಳ್ಳೆಬಾಕ (ನಾ). ಕೊಳ್ಳೆ ಯಿಂದ ಜೀವಿಸುವವನು: ಈಗ 
ಶಿವಾಜಿಯ ಕಡೆಯ ಕೊಳ್ಳೆಬಾಕರ ಕೈಗೆ ಬೀಳದಂತೆ ಕೋರಿಯನ್ನು 
ಕಾಪಾಡಿಕೊಳ್ಳುವಾಗ (ಭಾರವೀ. ೧೪೮). [ಕೊಳ್ಳೆ * ಬಾಕ] 

ಕೊಳ್ಳೆ ಹೊಡೆ (ಕ್ರ). - ಕೊಳ್ಳೆಗೊಳ್‌ : ಆರ್ಯನೆನಗೆ ಒಂದೆ ಬೇಕು 
ತುಳಿಯಬೇಕು ಕೊಳ್ಳೆ ಹೊಡೆದ ವಿಧಿಯನು (ಆರ್ಯಕ. ೧೧೨); ಅವನ 
ಸನ್ನ ಅನೇಕ ವಸ್ತುಗಳನ್ನು ಕೊಳ್ಳೆ ಹೊಡೆಯಿತು (ಪ್ರವಾಇ. 11, ೧೮೫); 
ಕಾಡು ಬೆಟ್ಟ ಸೇರಿಕೊಂಡು ಸಂದರ್ಭ ಸಿಕ್ಕಿದಾಗಲೆಲ್ಲ ದಾರಿಕಾರರನ್ನು 
ಹಿಡಿದು ಕೊಳ್ಳೆ ಹೊಡೆಯುತ್ತ ಜೀವನಸಾಗಿಸಿದ್ದರು (ಆಶ್ರಮ. ೫೦) ; 
ದಂಡೆತ್ತಿ ಹೋಗಿ ಕೊಳ್ಳೆ ಹೊಡೆಯುವ ಕಾಲ (ಪಟ್ಟರ. ೨೮). 

[ಕೊಳ್ಳೆ + ಹೊಡೆ (ಆ ಪೊಡೈ)) 

ಕೊಳ್ಳೆ ಹೋಗು (ಕ್ರಿ). ಸೂರೆಹೋಗು; ಸುಲಿಗೆಯಾಗು; ಲೂಟಿ 
ಯಾಗು: ನಿನ್ನನ್ನು ಕಂಡಮಾತ್ರದಿಂದಲೆ ಮನ್ಮಥಬಾಣಗಳಿಂದ ನನ್ನ 
ಮನಸ್ಸು ಕೊಳ್ಳೆ ಹೋಯಿತು (ಕೃವಾಆ. ೧೫೪); ದುಡ್ಡೇನು ಕೊಳ್ಳೆ 
ಹೋಗುತ್ತಿದೆಯೇ ನಿಮಗೆ? (ಮಹಾಗ. ೩೫೪); ವಿಶ್ವಾಸ ಕೊಳ್ಳೆ 
ಹೋಗೋದು ಅಸ್ಟರಲ್ಲೇ ಇದೆ (ಚಂದತೊ. ೧೭೧). 

[ಕೊಳ್ಳೆ * ಹೋಗು (ಆ ಪೋಗ್ಳು)] 

ಕೊಣಂಡು, ಕೊರಡ್ಕು, ಕೊಅಡು (ನಾ). ೧. ಒಣಗಿದ ಮರದ 
ತುಂಡು; ಮೋಟುಮರ; ದಿಮ್ಮಿ : ಸುಟ್‌ಗಾಳಿಗೆ ಸುಲಾಯೆ 
ನೆಗೆದು ಪಾಜುವ ತಣಗೆಲೆಯ ತುಜುಗಲಂ ಕಿಜುವಕ್ಕಿವಿಂಡೆಂದು 
ಕೊಜಂಡುಗಳಂ ಮಡು ಮಿಡಿವಿಲ್ಲೊಳಿಸಲೆಸಗಿ ಮಜುಗುವ ತುಜುಗಾವ 
ಕಿಜಕುಳದ ಕೆಳೆಯರುಮುಂ ನೋಡುತ್ತುಂ (ಕಬ್ಬಿಕಾ. ೨೩೪). 


೨.೨೧೫ 


25 


50 


95 


45 


ಕೊಲಚಾಟಿ 


ಕೊರಡು, : ೧. ಬುದ್ಧಿಯು ಮರದ ಕೊರಡಾಗಿರಲಿಲ್ಲ (ಮುನಿಮಾ.೬) ; 
ನಿಜಕ್ಕೂ ಆಗ ನನ್ನ ಹೃದಯ ಕೊರಡಿನಂತೆ ಚೇತನಾಶೂನ್ಯವಾಗಿದ್ದಿರೆ 
ಬೇಕು (ಬಾಣಆ. ೬೧); ನರಡು ಮನುಷ್ಯ ಕೊರಡಿಗೆ ಸಮಾನ (ಗಾದೆ). 
೨. ಹೊಲ, ಗದ್ದೆಗಳಲ್ಲಿ ಮಣ್ಣುಹೆಂಟಿಗಳನ್ನು ಪುಡಿಮಾಡಲು 
ಬಳಸುವ ಸಾಭನ; ಹಲುಬೆ: ಅಮಕ್ಕಿ ಗದ್ದೆಯೂ ಉತ್ತು, 
ಕೊರಡು ಹೊಡೆದು ನೀರು ಕಟ್ಟ ಸಸಿ ನೆಡಿಸಿಕೊಳ್ಳಲು ಸಿದ್ಧವಾಗಿ 
ನಿಂತಿತ್ತು (ಮಲೆನು. ೭೫೩). ೩. (ಆಲಂ) ನೀರಸ; ಅರಸಿಕ: 
ಎಷ್ಟು ದಿನ ಹೀಗೆ ಬ್ರಹ್ಮಚಾರಿ ಕೊರಡಾಗಿರುತ್ತಾನಂತೆ ಅವನು 
(ಸ್ವಷ್ನುಹೊ. ೨೩೦). ಕೊಲಡು: ೧. “ಕೊಟಡೆಂದು ಸ್ಥಾಣುವಕ್ಕು? 
(ಕವಿಕಂ. ೨೪೮); ನಟ್ಟರ್ದ ಕೊಜಡಂ ಕಿಟ್ಟು ಕಳೆದು (ಧರ್ಮಾಮೃ. 
೧೨-೧೦೧) ; ನೀನೊಲಿದರೆ ಕೊಜಡು ಕೊನರುವುದಯ್ಮಾ (ಬಸವ. ೬4); 
ಮುಜುಡಿರ್ಧೊಂದಾಲದ ಕೊಜಡಂ ತಂದು ನಟ್ಟು (ಬಂಹರಿ. ೧೪-೪೯); 
ಎಡೆಯಣ ಬಡವುಗಳಂ ಗಡ ಕಿಡಿಸುವುದಂ ಮಾಣ್ಣು ಕೆಜಿಯನಗಳ್ವಡೆ 
ಕೊಜಡಂ ಕಡಿಯಲ್ವೇಟ್ಕುವೆ (ಪಾರ್ಶ್ವಪು. ೮-೯೬) ; ಕೊಜಡು ಕೊನರಿ 
ನಿಮಿರ್ದವೋಲ್‌' (ಬಸಪು. ೩೮-೪೦) ; ಕೊಣಡು ಸುರತರುವಾಯ್ತು 
ಬಜಡು ನೆರೆ ಹಯನಾಯ್ತು (ಸರ್ವಜ್ಞ. ೫೫). ೨. *ಲೋಷ್ಟಭೇದಂ 
ಕೋಃಜಡು (ಮಂಗರಾ. ೧೦೯-೧). ೪. ಒಂದು ಬಗೆಯ ಆಯುಧ: 
ಹರಿಗೆ ಕೊಡು ಸಬಳಗಳಲ್ಲಿ ತಮ್ಮ ಕಿಂಕರರು ಹೋರಿದರೆ ನೋಡಿದರು 
(ಭರಚ, ೬೩-೬೫). 
(ದೇ.॥ ತಮಿ, ಮಲ, ಕುಣಡು; ತುಳು. ಕೊರಡು; ತೆಲು, ಕೊಜಡು] 
ಕೊಲಂತೆ, ಕೊರತೆ, ಕೊಲಅತೆ (ನಾ). ೧. ಅರಿಕೊರೆ; ಕಡಮೆ; 
ನ್ಯೂನತೆ : ಒಜಂತೆ, ಕೊಣಂತೆ (ಶಮದ. ೩೬ ಪ್ರಯೋ); ಕಾಕರ 
ನುಡಿಯಿಂ ಕೊಜಂತೆ ಕೃತಿಗಪ್ಪುದೆ (ಹಮ್ಮಾರ. ೧-೧೯). ಕೊರತೆ: 
೧. ಹೆಣದ ಕೊರತೆಯಿದ್ದುದರಿಂದ ಎರಡೂ ಅಧಿಕಾರಗಳನ್ನು ಒಬ್ಬನಿಗೇ 
ಒಪ್ಪಿಸಿಬಿಟ್ಟಿ ದ್ದಾರೆ (ವೈದ್ಯರಾ, ೬೯). ೨. ಕುಂದು; ದೋಷ ; ಕಳಂಕ: 
ಅದರಿಂದ ಅವನ ಘನತೆಗೇನೂ ಕೊರೆತೆಯಾಗಲಿಲ್ಲ (ಆರ್ಯಕ. ೧೭); 
ಇದರಿಂದ ಅವಳ ರೂಪಕ್ಕೆ ಲವಲೇಶವೂ ಕೊರತೆ ಬಂದಿರಲಿಲ್ಲ 
(ಬಾಣಆ. ೩೫). ಕೊ.ಅತೆ: ೧. ಕೊಜತೆ ಸಜ್ಜನವೃತ್ತಿಯೊಳೆಗ್ಗು 
'ಶೀಲದೊಳ್‌' ಳಾಣಲೆಬಾರದು (ಎಇ. 21, ೬೧-೨೨; 1081) ; ಎಲೆ 
ಮರುಳೆ ಭಾವಿಸೊಡೆನ್ನೊಳಾವ ಕೊಜತೆಯಾಗಿರ್ದುದು (ಛರ್ಮಾಮೃ. 
೩-೧೦೭) ; ಕೆಸಜ ಕೊಣಜತೆಗೆ ಕತ್ತುರಿಯಂ ಕೊಳುವಂತೆ ಸುಣ್ಣದ 
ಕೊಅತೆಗೆ ಬೆಣ್ಣೆಯಂ ಬಳಸುವಂತೆ (ಆದರ. ೧೪೮-೨). ೨. ಕೊಟ್ಟಿಡೆ 
ಯೊಳು ಕೊಜತೆಯ ತಂದ ಬಾಲಕಿ ಇಷ್ಟೆಯೆ ನಮಗಿವಳಿನ್ನು ದುಷ್ಟೈಯ 
ನೊಳಕೊಳಬೇಡ (ಅಂಜಚ. ೧-೯೪) ; ಆವ ಶರದಲಿ ಕೊಣತೆ ನಿನ್ನವರಾವ 
ಬಲದಲಿ ಕುಂಟು (ಕುವ್ಯಾದ್ರೋ. ೧೯-೫೬) ; ಪುಳಿವಿಡಿದು ರಸವನೆ 
ತಿಡಿಸಿದೊಡೆ ಳಆಕಿದ ಸುರಭಿಗಪ್ಪುದೆ ಕೊಚಿತೆ (ಜೈಮಿಭಾ. ೧-೭); 
ಇದಲಕೊಳೆತ್ತಾನುಮೊಂದು ಬಖಿಯೊಳಲಂಕಾರಮಿಲ್ಲದೊಡಂ ಕೊಅತೆ 
ಯಿಲ್ಲ (ಅಪ್ರತಿ. ೪-೨೧). 
[< ಕೊಲಕ್ಕೆ + -ತ್ಕೆ,/ ಮಲ. ಕುಣುತು, ಕುಜಸಿಯತು; ತುಳು. 
ಕೊರತಿ, ಕೊರತೆ; ತೆಲು. ಕೊಆತ) 
ಕೊಅಕು(ಕ್ರಿ).- ಕುಲುಂಕು :(8)." ಕೊರೆಕು' ಪರಾ.[< ಕುಜುಂಕು] 
ಕೊಲಚ (ನಾ). ನಿಂದಕ; ದೂಷಕ; ಕೀಳುಮಾತನಾಡುವವನು: 
*ಹಗರಣಿಗ? (ಚತುನಿ. ಕಿ.1, ೯೮). [ಕೊಜಚು + -ಅ,) 
ಕೊಲಚಾಟಿ, ಕೊರಚಾಟಿ, ಕೊರಸಾಟ (ನಾ). ಚುಚ್ಚು ಮಾತು ; 
ಅಣಕದ ನುಡಿ; ಬೈಗುಳು : “ತೆಗಳ್‌, ಪಳಿ, ಡುನ್ನಂ, ಕೊಣಚಾಟಿಂ, 


ಏಳಿದಂ, ಅಣಕಂ - ಈ ೬ ನಿಂದೆ? (ಕಶಸಾ. ೧೩-೨೫೬); 


ಕೊಅಚಾಡು 


*ಅಣಕಕ್ಕೆ ಕೊಜಚಾಟಿ? (ಶಬ್ದಮಂ. ೪೯); *ಅಣಕನೇಳಿದೆಂ ಕೊಜ 
ಚಾಟಂ? (ಕವಿಕಂ.೧೨೨); ಎನಸುಂ ಭಾವಭನನ ಕೊಜಚಾಟಮದಾವರಿಸಿ 
(ಕುಸುಮಾ. ೧೩-೨೨) ; ಬಿಲುನುಡಿ ಮೂದಲೆ ಕಟಕ ಹುರುಡು ಹುಸಿ 
ಕೊಅಚಾಟ ಹೋರೆಟಿ ಕಲಹ (ಕುರಾಸಾಂ. ೨೮-೬೯) ; ನಾನಾಪರಿಯ 
ಕೊಲ ಚಾಟದ ತಪವನು ಕೆಡಿಸಲನುಗೈವ ದುರುಳ ಕಾಮಾದಿಗಳ 
(ನಿಭಾಗ. ೧೧-೮-೧೭) ; ಕಿಸುಕುಳವು ಕೊಲಚಾಟಿ ವಿಷಮ ವಿಗಡವು 
ಕರುಬು (ಸುಸಾರ. ೧೨-೧). ಕೊರಚಾಟಿ: ಪರರ ಪಾಶಕ್ಕೆ ಸೈಂಸಿ 
ನಿಮ್ಮ ಮನೆಯವರ ಕೊರೆಚಾಟಿಕಂ ಮರುಗುವುದು ನಿನಗೆ ಧರ್ಮವೇ 
ಕೊರಸಾಟಿ: *ಕೊರಸಾಟ- ಉಪಹಾಸ, 
ನಕಲಿ” (ಗಂಗಾಮ. ೧೦೩). [ಕೊಜಚ್ಕು + ಆಟ] 
ಕೊಐಿಚಾಡು, ಕೊರಚಾಡು(ಕ್ರಿ).೧. ಚುಚ್ಚುಮಾತನಾಡು; ಅಣಕ 
ವಾಡು; ಬೈಯು : *ಕೊಅಚಾಡು (ಕೊಜಚು * ಆಡು) - ಮರ್ಮೋ 
ದ್ರಾಟಿನ ವಚನೇ (ಮಾತಿನಲ್ಲಿ ಎತ್ತಿ ಹಾಕು) * (ಕಮಧಾ); ಆತನನಾಕೆ 
ಗಳ್‌ ಕಾಡಿ ಕೊಜಚಾಡಿ ಕಳೆದರ್‌ (ಪಂಪಭಾ. ೪-೯೬ ವ); ಧನದನವ 
ನೆಂದು ಕೊಆಅಚಾಡುವ ಕಾಡುವ ತಂಮ ಕಾಂಚನನಿಚಯಂಗಳಿಂ ಮಣಿ 
ಗಣಂಗಳ ರಾಸಿಗಳಿಂ. «  ತೋರ್ಪ್ಸ್ವ ನಚ್ಚಿನ ಪರೆದರ್ಕ್ಶಳಿಂ (ಕಣ. ೪ 
೨೧-೯; 1125) ; ಇಂದೆನ್ಮು ನೀಂ ಕೊಅಚಾಡಲೆಂದು ಬೀಡಂ ಬಿಟ್ಟಿ, 
(ಹಚಕಾ, ೮-೫); ಕೂಳಂ ಕೊಜಚಾಡೆ ನೀನೊಂದಾಡುವುಪೇ'( ರಾಮಾಶ್ವ- 
೨೫-೨೩). ೨. ಕಾಡು; ಹಿಂಸಿಸು; ಪೀಡಿಸು: ನನೆಕೊನೆವೋಗಿ ಮಾಯೆ 
ಕೋಚಾಡದೆ ಮಾಣ್ಬುದೆ (ಪಂಪಾಶ. ೩೮); ಈಯರಲ್ಲಳಂಬಿನ ತೆಜದಿಂ 
ಮದೀಯ ತನುನಂ ಕೊಜಚಾಡಿದವು (ನಳಚಂ. 9೦೬) ; ಆಂಗಜನು 
ಕೆೊಆಚಾಡದಿರನು (ಸೌಂದಪು. ೮-೫೬); ಭ್ರಷ್ಟೆ ಈತನ ಸಂಗಮಂ ಬಿಡು 
ಬಿಡುಯೆಂದು . . , ಆರ್ಧಟಓಸಿ ಕೊಅಚಾಡೆ (ಪ್ರಭುಘು. . ೩-೫೨). 
ಕೊರಚಾಡು : ೧. ಒಸಗೆಗಳ ಚೆಲ್ಲಾಡಿ ಕಣ್ಮುರಿದು ಕಾಡಿ ನಸುನಗೆಯ 
ಕೊರಚಾಡಿ ತೀಡಿ (ಕಾಲೂರ. ೧೨೫-೨೬೩) ; *ಇನ್ಕಾರಿಗೆ? ದೇವರಿಗೆ” 
ಎಂದು ಬಂಡಿಗಾರ ಕೊರಚಾಡಿದನು(ಭನರು.೫೫೯).[ಕೊಆಡ್ಲು* ಆಡು] 
ಕೊಲಚು,, ಕೊರಚು (ಕ್ರಿ). ೧. ಚುಚ್ಚುಮಾತಿನಿಂದ ಅಣಕಿಸು; 
ಮೂದಲಿಸು: ತಮ್ಮಂಗಸುಖದ ಸಲುವಾಗಿ ಹಂಪೆಯ ಕಂಗಳರ 
ಹಾಗೆ ಕೂಗುತ್ತ ಕೊಆಡುತ್ತ ಅಜಡುತ್ತ ಸತಿಸುತರೊಳಗೆ ಕೊಡೆದಾಡು 
ತಿಪ್ಪರು (ವಚಸಂ. ೩೨೦-೧೦೬). ೨, ಕಿರಿಚು; ಚೀರು: ಅಯ್ಕಯ್ಕೊ 
ಮೊಆ್‌ ಯೊ ಮೊಳಕೆಯೊಯೆನುತಾನು ಕೊಣಆಚಿದೊಡೆನ್ನನು ಬಿಟ್ಟೋಡಿದನಾ 
ದುರುದುಂಬಿ (ನೇಮಿಸಂ. ೧೯-೧೮) ; ಕೊಜಚಿ ಜೊಬ್ಬಿಜದಾಲಿ ಕೊರಳಂ 
ಕೊಜ್‌ದು ತಿನುವಂ ಖಡ್ಗದಿಂದಂ ತಜಕಿದೊಟ್ಟಿ ಭೂತಗಣಗಳಿಗೆಲ್ಲ ದೆಸೆಯಲ್ಲಿ 
(ಜ್ಞಾನಚಂ. ೩-೬೩೬), ಕೊರಚು : ೧. ಮುಂಚೆ ನಗೆಯೊಳಗೆಂದ 
ಮಾತುಗಳ ನೆನಪಿಟ್ಟು ಮುಗಿಲಿನೊಳಗಿಂದು ಬಂದು ಮಿಂಚುಗಳ ಬಳಗ 
ಕಣ್ಣಿವುಟ ಕೊರಚುವುದೆನ್ನ (ಕೃಷ್ಣಾಕು. ೫-೫). 
ಕೊಲಚು -(ನಾ). ಚುಚ್ಚುಮಾತು; ಅಣಕ; ಮೂದಲಿಕೆ. 
"ಕೊಟಚಾಡು' ಪರಾ. [ಆ ಕೊಆಡು,] 
ಕೊಂಟ್ಟೂರ್‌ (ನಾ). ಒಂದು ಊರಿನ ಹೆಸರು: ಕೃಷ್ಣಕುಳೇನ 
ಕೊಜಟ್ಟೂರೆ ವಾಸ್ತವ್ಮ ಭಾರದ್ವಾಜಸಗೋತ್ರಾಭ್ಯಾವರ್‌ (ಮೈಆರಿ, 
೧೯೧೨, ೨-೩೨ ; 550). [? * ಊರ್‌) 
ಕೊಂಡು "ಕೊಅಂಡು' ನೋ. 
ಕೊಅಡುಗಿಯಿ (ಕ್ರಿ). ಕೊರಡು ಎಂದು ಭ್ರಮಿಸು; ಮರದ 
ತುಂಡೆಂದು ತಿಳಿ: ಮೆಯ್ಮಲವೇಜಕದ ಶಸಸಿಯನೆ ಕೊಣಡುಗೆತ್ತ ವಯ 
ನದಿಂ ಮಾಜುದ್ದಿಳೊಳ್ಳ ಮಣಜಿಯಂ (ಲೀಲಾವ, ೮-೬೪). 
(ಕೊಂಡು (ಲೈ ಕೊಜಂಡು) + ಗಿಲ್ಲ] 


(ಮಲ್ಲಚ. ೧೦-೩೮). 


SSL 


Ce 


10 


ಕೊನ, 


ಕೊಅಡುಗೊಳ್‌ (ಕ್ರಿ). ೧. ಕೊರಡು ಹೊಡೆ; ಹಲುಟಿ ಹೊಡೆ : 
ಮೇಲೇಟ್ವಿ: [ನಾಕಾಂ. ಲಲೆದೆ] ಮುಗಿಲ ಹೇಣಜಳ [ಪಾಠಾಂ. ಹೊದಣಕಿ)ನ 
ಮಾಲೆಗಳಂ ನೆಗೆದು [ಪಾಕಾಂ. ದ] ಕೊಡು ಗೊ ಂ([ಪಾಠಾಂ. ಕೊ] 
ಡವೊಲೆತ್ತಂ ಸಾಲಿಟ್ಟು ವೆರಲವಟ್ಟೆ ಯೊಳಾಲಿನರಲ್ವೆರಸು. ತೋರವನಿ 
ಮುಂ[ಪಾಠಾಂ. ಕೊಳ] ಗಾರೊಳ೯್‌ (ಅನಂಪು. ೯-6; ಸೂಕ್ತಿಸು. ೧೦-೧೭೫ 
ನೋ). ೨. ಮರಗಟ್ಟು; ಜಡ್ಮುಗಟ್ಟು: ಕಂಟಣಿಪಿನಮಲರಿಸಿದಂ 
ಕುಂಟಿಣಿಯರ ಕೊಅಡುಗೊಂಡ ಮನಮಂ ಮದೆನಂ (ಅರ್ಥನೇ. ೪-೧೪೮). 
[ಕೊಆಡು (ಆ. ಕೊಆಂಡು) * ಕೊಳ್‌] 
ಕೊಲಡೇಯ (ಕ್ರಿ). ಎ ಕೊರಡು ಗೊಳ್‌ ೨: ಸಂದ ಪಂಚಸದ 
ಮಂತ್ರಂಗಳೆಂ ಪರಿಸುತ್ತ ವಂದೆ ನಾಲಗೆ ಕೊಣಡೇಜಕಿ. . . ತನುವಂ 
ತೊಜಕಿದಂ ಮುನೀಶ್ವರಂ (ಪಣ್ಯಾಸ್ರ. ೮-೨೯). 
[ಕೊಡು (£ ಕೊಜಂಡು) 4 ಏಜ್ಯು (< ಏಜ್ಯ್‌)) 
ಕೊಅತಿ (ನಾ). ಕೊರೆಯಿಸಿಕೊಂಡವಳು; ಕೊಯ್ಸಿಕೊಂಡವಳು. 
"ಮೂಕೊಲಿತಿ' ಪರಾ. (೮ ಕೊಟ್‌ತ + -ಇ] 
ಕೊಂತೆ "ಕೊಲಂತೆ' ನೋ. 
ಕೊಅಿಪೊಲಲು (ನಾ). ಒಂದು ಊರಿನ ಹೆಸರು: ಕಾಸಿಯರ್ಗ್ಗೆ 
ಕೊಆಪೊಟಲೋಳು ಕರಿಯ ನೆಲಂ ಮತ್ತರ್‌೪ (ಕಇಆ. ೪೯-೫-೪೧;973). 
[ಕೊಲ್ಯ + ಪೊಟಲು (ಆ ಪೊಟಲ್‌)] 
ಕೊಲಅಮ *ಕೊಅವ್ಯ ನೋ. 
ಕೊಅಲಗುಂದ (ನಾ). ಒಬ್ಬಾತನ ಹೆಸರು: ಸಗೆವರೆ ಭೀಮಂ [ಸು] 
ಭಟರಂಕರಾಮಂ ಮುಳುಗುನ್ನ ವಿದ್ಮಾಧರಂ ನಾಮಾದಿ ಸಮಸ್ತೆ ಪ್ರಶಸ್ತಿ 
ಸಹಿತಂ... ಶ್ರೀಮೆನ್ಮುಳುಗುನ್ನ ಪ(೦)ನೆರೆಡಣ ಮನ್ನೆಯಂ ಕೊಲ 
ಗುನ್ಹಂ (ಸೌಇಇ. X1-, ೪೬-೧೧; 95); ಪಗೆ [ವ]ರ ಭೀಮಂ 
ಶ್ರೀಮತ್ಕೊಅಲಗುನ್ನಂ ಪುರಸ್ಸರಮಾಗೆ ತನ್ನಂದನಂ.. . . ಶ್ರೀ ಸಿನ್ನರೆಸಂ 
(ಸೌಇಇ, 2೭1-1, ೬೫-೨೧ ; 1029). [?) 
ಕೊಲಲೆ, ಕೊರಲೆ, ಕೊರ್ಲೆ (ನಾ). ಸಾಮೆಯಂತಹೆಒಂದು ಬಗೆಯ 
ಧಾನ್ಯ:*ಸೃಗ್ವತಿ ಕೊಜಲೆನಿಕು”(ಮಂಗರಾ.೩೩-೮) ಕೊರಲೆ: ಬರಗು, 
ನವಣೆ, ಹಾರಕ, ಸಾಮೆ, ಸಜ್ಜೆ, ಕೊರಲೆ (ನಮ್ಮನು. ೨೩೯). ಕೊರ್ಲೆ: 
5 ಗರ್ಮುತ್‌ ಕೊರ್ಲೇಕಾಳು ಅಂದರೆ ನವಣೇಕಾಳು*(ಸಿದ್ಧಾಂತಿ ೧೩೨). 
[ದೇ. | ತಮಿ. ಕುರಲ್‌ ; ತೆಲು. ಕೋಬ್ಟಾಲು'; ಪರ್ಜಿ. ಕೊಯ; 
ಕುಇ. ಕರಿ] 
ಜಕೊಲವ,, ಕೊರಬ, ಕೊರಬು, ಕೊರಮ, ಕೊರವ, ಕೊರನೆ, 
ಕೊಅಮ (ನಾ). ೧. ಚಾಪೆ, ಬುಟ್ಟಿ ಮೊದಲಾದುವನ್ನು ಮಾಡಿ 
ಮಾರುವ ಹಾಗೂ ಕಣಿ ಹೇಳುವ ಒಂದು ಜಾತಿಯ ಜನ;ಕೊರಚ. 
"ಕೊಅವಿ' ಪರಾ. ಕೊರಬ : ೨. (ಆಲಂ) ಕೆಟ್ಟವನು; ಕೆಡುಕ : 
ನನ್ನಂಥ ಕೊರಬನಿಗೆ "ಮಂಡೆಮಾರಿ ' ಸಹ ಬರುವುದಿಲ್ಲ (ವಾತ್ಸಲ್ಯ. ೫) ; 
ನನ್ನಂಥ ಕೊರಬನಿಗೆ ಏನೂ ಆಗುವುದಿಲ್ಲ (ವಾತ್ಸಲ್ಯ. ೩೭೨). ಕೊರಬು: 
೧. ಕೊರಬುಜನರು ಹಿಂಡು ಹಿಂಡಾಗಿ ಕೂಡಿದ್ದರು (ಗ್ರಾಮಾಯ. ೧೮). 
ಕೊರಮ : ೧. ಮತ್ತೆ ಮುತ್ತಿನ ಕೊರಮ ಗೂಡೆಯ ನೆತ್ತಿಯಲಿ ಹರಿ 
ಪೊತ್ತು ಮೆರೆದನು (ಅರ್ಚಾವಿ. ೧೭-೨೮); ಕೊರಮರು ಬರುತಾರೆ 
(ಹುಟ್ಟಹ. ೪೩). &.(ಆಲಂ) ಆಷಾಢಭೂತಿ; ಘಾಟ : ಕಳ್ಳಕೊರಮ! 
ಅವನನ್ನು ನಂಬಬಾರದು (ರೂ). ಕೊರವ್ಕ : ೧. ಉಪ್ಪಿನ ಮೋಳೆಯ 
ಹೊಂದಿದ ಕೊರವರ ಕನಕನ ತೋಟಿ (ಸೌಇಇ. Ix-i, ೬೧೮-೭; 1545) ; 
ಕತ್ತೆಗಳು- ಉತ್ತಮ ಜಾತಿಯವರು ಮುಟ್ಟುವುದಿಲ್ಲ. ಒಡ್ಡರು, 
ಡೊಂಬರು, ಕೊರವರು ... ಕಟ್ಟುವರು (ಕಭಾಗೆ. ೫೮), ಇಬ್ಬರೆ6ಡರ 
ನಾದ ಏಡಿಯ ಮುಳ್ಳಾದ ಕೋಡಗನಾದ ಕೊರೆವಾದ (ಗರತಿ. ೭೬). 


ಕೊಂವ, 


ಕೊರವೆ: ೧. ವಿಚಾರವರಿಯದೆ, ಸತ್ತಿದ್ದು ಬದುಕಿದ್ದು ಕೂಡ ತಿಂಬು 
ವಂಥ ಕುರುಬರು ... ಕೊರವೆಯರು ಮುಂತಾದವರು ಮಧ್ಯಮರು 
(ಕೃಷಿಪ್ರ. ೨೭೨). ಕೊಟಿಮ: ೧. ಘೊಳ್ಳೆ ನೆಲ್ಲರ ನಗಿಸುವ ಕೊಜಮರ 
ವೇಷದಲ್ಲಿ ನರ್ತಿಸಿದೆನೆ ನಾವೆ (ಭಂಚ. ೧೪-೫೧). 
[ದೇ. 1 ಶಮಿ, ಮಲ, ಕುಜವ ; ತೆಲು. ಕೊಣವ] 5 
ಫೊಲಿವ,್ನ (ನಾ). ಒಂದು ಬಗೆಯ ಕಾಡುಪ್ರಾಣಿ (?): ಮರೆ 
ಮೂಗುರಿ ಕೂರಂಗಿಯಳಿಲು ಬೆಕ್ಕ ರಲೆ ಕೊಅವ ಮುಸು ಸಾರಗ 
ಸೀರುಡುನೆಕ್ಕಲ ಕಪಿ ಪಂದಿ (ಜಯಳಾ. ೧೫-೨೯). [?) 
ಕೊೋಣನಂಜಿ, ಕುರುವಂಜಿ, ಕೊರವಂಜೈ, ಕೊಜವಜ್ಜಿ (ನಾ). 
೧. ಕೊರವರ ಹೆಂಗಸು; ಕಣಿ ಹೇಳುವವಳು : ಕೊಜವಂಜಿ ಕಟ್ಟಣೆ |10 
ಯನು ಕೇಳಿಸಿದರು ಸೈವೆಜಗಾಗಿ ಸಭೆ ನಿಲುವಂತೆ (ಭರಡ. ೧೨-೯೦) ; 
ಬಜಸಿದಅಿದೆನಂಬನಣಜಕಿತಂ ಕುಜುಬನಕೊಜವಂಜಿಯಜಕಿತದಂತವನಜಕಿತಂ 
(ನೀತಿಸಾ. ೨೫೬). ಕುರುವಂಜಿ: ೨. [ನಾಟ್ಯ] ಒಂದು ಬಗೆಯೆ 
ನಾಟ್ಯ: ದಕ್ಷಿಣದಲ್ಲಿ ಮೂರು ಬಗೆಯ ಶಾಸ್ತ್ರೀಯ ಸಂಪ್ರದಾಯ 
ಗಳಿದ್ದವು: ಸದಿರ್‌, ಭಾಗವತಮೇಳ ಮತ್ತು ಕುರುವಂಜಿ ನೃತ್ಮನಾಟಕ'| 15 
(ಭಾರದ. ೫೫೫). ಶಕೊರೆವಂಜೆ: ೧. ಕರಿವರದ 'ಕೃಷ್ಣ ಮಾನಿನಿಯ 
ಮನ ತಿಳಿವುದಕೆ ಧರಿಸಿದನು ಕೊರವಂಜಿ ರೂಪನವಾಕ್ಷಣದಿ 
(ಶ್ರೀಕೃಪಾ. ೫೩) ; ಜೋಗಿಯ ವೇಷ ಕೊರ ನಂಜಿ ಯ ವೇಷಗಳೂ 
ದಾಸಯ್ಯನ ವೇಷವೂ ಬರುತ್ತಿತ್ತು (ಹುಟ್ಟಹ. ೨೮). ಕೆೊಜವಜ್ಜಿ: 
೧. ಅಂತೆ ಕೊಜವಜ್ಜಿಯ ರೂಪುಗೊಂಡಿರ್ವರುಂ ನಿಮ್ಮಜಕಿತಂಬೇಲ್ವ |20 
ಮೆನುತೆಂ (ಬಂಹರಿ. ೯-೬೬ ವ); ಕೊಣವಜ್ಜಿಯ ವೇಷಮಂ ಕುಮಾರಿಯ 
ಸಮಾಪಕ್ಕೆ ಕಳಿಪುವುದುಂ (ಮಹಾನೇ. ೮-೨೮ ವ). 
[ದೇ.1 ತಮಿ. ಕುಜವಣ್ಣ; ತುಳು. ಕೊರವಾಜಿ; ತೆಲು. ಕೊರೆವಂಜಿ] 
ಕೊಐವಜ್ಜಿ "ಕೊಜವಂಜಿ' ನೋ. 
ಕೊಅವಡಿ "ಕೊಅವಾಡಿ' ನೋ. “2s 
ಕೊಜವಣಿಯಿಗೆ (ನಾ). ಒಂದು ಮನೆತನದ ಹೆಸರು(?):]| 
ಸ್ವಸ್ತಿಶ್ರೀ ಕೊಜನಣಿಯಿಗ ನಾಗಪಾರಯ್ಯಂ ಬೆಳ್ಳತ್ಸದ ಗಾವುಣ್ಣಂ 
(ಎಕ. 20೪1, ತಿಪೆಟೂ. ೧೧-೧; 950). [?) 
ಕೊಲವತಿ, ಕೊರ್ಮಾತಿ (ನಾ).-ಕೊಬಿವಂಜಿ: (ಕಿ). ಕೊರ್ಮಾತಿ : 
ಕೋಳೀಯ ತಿನ್ನೋ ಕೊರ್ಮಾತಿ ಮನೆಗೋಗೀ ಕಂದಣ್ಣನಾಹೇ |30 
ಇಡಬಹುದೇ (ಹುಟ್ಟಹ, ೯೨). ([ಕೊಜವೈ + -ತ್ಶಿ (ಆ -ಇತ್ತಿ)] 
ಕೊಜವಾಡಿ, ಕೊಅವಡಿ (ನಾ). ಒಂದು ಸ್ಥಳದ ಹೆಸರು: ನೈರಿತ್ಯ 
ಕೊಜವಾಡಿಯ ಮಂಗಲುರ ಹಲುಹಾಡಿಯ ಏವ ತ್ರಿಗ್ರಾಮಾ ತ್ರಿಸನ್ಕಿ | 
ಸೀಮಾ ತು '(ಇಆ. ೪111, ೯೫; 444 ಕೃಶಾ). ಚೊಜಿವಡಿ: ಪಡುವ 
ಮನೆಯ ಹತ್ವಾರನೂ ನ(0)ಮ್ಮ ಅರಮನೆಗೆ ತೆಜುವ ಕೊಣನಡಿಯ |55 
ಅಧಿವಾಸದ ಒಳಗೆ ತಂನ ಹದಿ ಮೊದಲು ಅಪ್ಪಣೆಯ ಬಗೆಯಿಂ ಕಾಟ | 
ಗ. ೪೫ (ಸೌಇಇ. 12-11, ೪೬೧-೧೬; 1467). [?) | 
ಕೊಲವಿ, ಕೊರಮ, ಕೊರವಿ (ನಾ). ೧. - ಕೊಜವಂಜಿ೧:] 
ಕೊಜವಿಯರ ರೂಪಿನಿಂದವರಆತಂ ಪೆ «ಟ್ವಪೆವೆನುತ್ತುವೆ ಟ್ತರೆ| 
(ನೇಮಿತ. ೮-೫೨); ಆಜ್‌ವಿನ ಬಗೆಯಾವುದೆ ಕೊಆನಿ (ಶಿವಗೀ. ೭೯೭ ವ); | 40 
ತುಜುಗಿ ನೋಡುತ್ತಿರೆಲಾ ಪುರವರ ವೆಲ್ಲ ಕೊಜವಿಯರಂದವ ಧರಿಸಿ 
(ನೇಮಿಸಂ. ೨೧-೫೨); ಎತ್ತಿಕೊಂಡಾ ಕೂಸು ತಲೆ ಯಲಿ ಪೊತ್ತ 
ಗೂಡೆ[ಯು) ಮಲಿನ ವಸನದ ಸುತ್ತುಡಿಗೆ ತಲೆ ಜುಂಜು ಸೊಗಯುಸೆ 
ಕೊಜವಿಯಾಂ ಬಂದೆ (ಸಾಳ್ವಭಾ. ೧೯-೨೧). ಕೊರಮಿ : ೨. (ಆಲಂ) | 
ಕೆಡುಕಿ; ದುಷ್ಟೆ: ಈ ಕಣಿವೆ ಕೆಳಗಿನ ಕೊರಮಾನೇ ಎಗರಿಸಿ `ಬಿಟ್ಟಿರ | 45 
ಬೆಕು (ನಡೆದಾ, 1, ೫೧೬). ಕೊರವಿ: ಕೂಳಿಗೆ ಬಂದ ಕೊರವೈಲ್ಲ| 


ಪಿ೨೧೬೭ 


ಕೊಣೆ, 


ನಾನು ನಾ ಹೇಳಬಂದೆ (ಚಿದಾವ. ೧೪-೧೧) ; ಹಾಡುತ್ತ ಬರುವ 
ಕೊರನೀಯ ಕಂಡರೆ ಹಾದೀಯ ಬಿಟ್ಟು ಮರೆಯಾಗು (ಹಳ್ಳಿಯ. 6೧) ; 
ಎದ್ದಾಳೊ ಕೊರವಿ ನದಿಯ ಹತ್ತಿರಕ್ಕೆ ಹೋದಾಳೋ ಕೊರವಿ 
(ಜಗೀತೆ. ೬೫). [ಕೊಜವ್ಮ + -ಇ] 
ಕೊಣವಿತಿ (ನಾ). ಎ ಕೊಲವಂಜಿ: (ಕಿ). "ಕೊರವಿತಿ? ಪರಾ. 
[ಕೊಅವ + -ಇತಿ (೮. -ಇತ್ತಿ)) 
ಕೊಲ "ಕೊಟಕ್ಕಿ' ನೋ. 
ಕೊಂಕುಂದ, ಕೊರಿಕುಂದ (ನಾ). ಒಂದು ಸೀಮೆಯ ಹೆಸರು: 
ಕೊಟಾಕುನ್ಹ್ನ ವಿಷಯೇ ಪೆಣ್ಣಊರ್ನ್ನಾಮಗ್ರಾಮಃ (ಮೈಆರಿ. ೧೯೪೨, 
೩೧-೪೫ ; 610); ಶ್ರೀಮತ್‌ ಬಿನಯಾದಿತ್ಮರಸರ್‌ ಕೊಜ್‌ಕುನ್ಮಾಳ್ಳೆ 


ಮೂನೂಜು ಆಳುತ್ತಿಟ್ಲು (ಮೈಆರಿ. ೧೯೧೯, ೧೨-೧೩; 700). 
ಕೊರಿಕುಂದ : ಕೊರಿಕುಂದ ಭಾಗೇ ಪುಲ್ಲಿವೂರನ್ನಾಮಗ್ರಾಮೇ 
(ಮೈಆರಿ. ೧೯೩೮, ೧-೨೫ ; 570), [1] 


ಕೊಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕೊಆಿಯರ 
ಮಗಮ್ಪಾಣಗಾನ್ರಣ್ಣ್ಮನ್‌ (ನೈಆರಿ. ೧೯೨೬, ೯೨-೧; 1). [1] 
ಕೊಲಿಗೊಳಿ (ನಾ). ಒಂದು ಬಗೆಯ ಸಸ್ಯ: ಕೊಣುಗೊಳಿ ಬಸಲೆ 
ದೊಗ್ಗಳೆ ಹೆಗ್ಗೊಳಿಯು ಆರೆ ಹೀರೆ ತೊಂಡೆಯಕಾಯಿ 
(ದ್ವಾದಶಾ. ೩೪-೭೭೮). [?] 
ಕೊಲಕಿ,, ಕೊರೆ, (ಕ್ರಿ). ೧. ಕೊಯ್ಯು; ಕತ್ತರಿಸು; ಭೇದಿಸು: 
*ಕೊಜಕೆ- ಖಂಡನೇ, ಧಾನ್ಯಭೇದೇ ಚ (ಹಾರಕ) * (ಶಮಧಾ); ನಡುವಂ 
ಕೊ[ಪಾಕಾಂ. ಇಾ]ಅಕ ಕುತ್ತಿ ಕುರುಳ್ಗಳಂ ತೆಗೆ (ವಡ್ಡಾರಾ. ೧೨೭-೧೦) ; 
ಕಿರೀಟಿಯ ಕಿರೀಟಿವಂಂ ಕೊಆಕೆದೆೊಡೆ (ಸಂ ಪಭಾ. ೧೨-೨೦೧) ; ಕೊಜಕೆ 
ಕೊಜಕೆ ಸೀಳ್ಬೀಕೆನುತ್ತೆ (ಸುಕುಮಾ. ೧೧-೪೧) ; ಸಂದಿ ಸಂದಿಯಂ ಪರೆ 
ಸಿಂದಂ ತಲಯ ನೆ ಗರಗಸದಿಂದಂ ಕೊಆಕಯೆನೆ (ಧರ್ಮಾಮೃ. ೬-೧೧೩); 
ನಿನ್ನ ಕೋಡ ಕೊಜಕಿಯದೆ ಬಜದೆ ಬಿಟ್ಟಿ ಪೆನೆ (ಹಚಳಾ. ೮-೨೧) ; 
ಪರಘಾಯವನು ವಂಚಿಸಿ ಭಟಿರ ಕೊಜಕಿದೆತ್ತುವರು (ಕುವ್ಯಾಭೀ. 
೪-೪೩); ಸುರಿದ ಕರುಳ, ಒದ ಬಸೆಯ, ಕೊಜಕಿದೆ ಸುಂಟಿಗೆಯ 
(ರಾಮಾಶ್ವ. ೧೬೧-೧೬). ೨. ತೂತುಮಾಡು; ರಂಧ್ರ)ಬೀಳಿಸು: 
ಹಾವು ಕನ್ನವ ಕೊಜಕಿದು ಬದುಕುವುದೇ (ಕುವ್ಯಾವಿ. ೯-೭೨) ; ವಜ್ರ 
ದುಂಬಿಗಳು ಹೆಬ್ಬಿದಿರನು ಕೊಟ್‌ ವೊಡೆ (ಮೋಹತೆ.'ಒ೫-೪೦) ; ಜರಿವ 
ಜಲ ತಡೆದಿದ್ದ ಗಿರಿಯನೇ ಕೆೊಆಕಿಯಿತ್ತು (ಸರ್ವಜ್ಞ. ೫೨೭); ಗರುಡನ 
ಗೃಹದೆ ನಾಗರಮಜ್‌ ಕನ್ನವ ಕೊಟಕಿದುಳಿವುದೆ (ಕಂನವಿ. ೧೫-೧೦೭). 
೩. ಕೊರತೆಯಾಗು ; ಕುಗ್ಗು: (8). ಕೊರೆ :'೧. ತರಕಾರಿಗಳನ್ನು 
ಸಣ್ಣಸಣ್ಣ ತುಂಡುಗಳಾಗಿ ಕೆೊರೆಯುವುದರಲ್ಲಿ ತಮ್ಮು ಶ್ರಮ, ಸಮಯ 
ಗಳನ್ನು ವ್ಯಯಿಸುತ್ತಾರೆ (ಅಡುಸಾ. ೮೬). ೨. ಮರವು ಹೆಣ್ಣಿಗಳುದುರಿ 
ಎಲೆ ಕೆದರಿ ಮುನ್ನ ಕೊರೆಕೊರೆದು ಹುಳುತಿಂದು ಬೇರೊಣಗಿದಂತೆ (ಕಎಪು. 
೩೫-೭). ೩. ಇರಿ; ಚುಚ್ಚು: ನಾನು ಅವಳಿಗೆ ತಕ್ಕವನಲ್ಲವೆಂಬುದು ನನಗೆ 
ಕೊರೆಯುತ್ತಾ ಇದೆ (ಆಲಹೂ. ೧೨೦) ; ಮನಸ್ಸಿನಲ್ಲಿ ಕೊರೆಯುತ್ತಿದ್ದ 
ಚಿಂತೆ ಮತ್ತೊಂದು (ಪುನರು ೮೧). ೪, ಕೆತ್ತು; ಕಂಡರಿಸು: ಆಡುವ, 
ಹಾಡುವ, ಬಗೆಯುವ, ಕೊರೆಯುವ, ಕಟ್ಟುವ ಕಳೆಗಳ ಪೂಡಿಸುವ 
(ಹೊಂಗಳು. ೧೦-೨೩) ; ಮದನ ಕೈಗೊಂಬೆಯ ಬೇಲೂರು ಗುಡಿಯೊಳು 
ಕೊರೆದವರಾರು (ಇಂಚಾಪ. ೯೩-೫೪). ೫. ಕುಕ್ಕು; ಕೋರೈಸು (?) : 
ಕೊರೆವ ಕಣ್‌” ಬರೆಹನೆಲದಳಿವುಳಿವ ತಿರ್ದುಗುಂ (ಕಾಲೂರ. ೪೨-೫೩). 
೬. ಬೆಂಕಿಕಡ್ಡಿಯನ್ನು ಗೀಚು, ಹತ್ತಿಸು: ಸಿಗರೇಟನ್ನು 
ತುಟಿಯಿಂದ ಹಿಡಿದು ಕಡ್ಡಿ ಕೊರೆದು" ಹಚ್ಚುತ್ತ (ಸಮಜೀ. ೧೦೪); 
ಬೀಡಿಯನ್ನು ಬಾಯಲ್ಲಿ ಇಟ್ಟು, ಕಡ್ಡಿ ಕೊರೆದು (ಹೊಸಕ್ಷಿ. ೧೪೨). 


ಕೊಬಕ್ಕೆ 


೭. (ಆಲಂ) ಬೇಸರದಿಂದ ಗೀಚು: ಇಂದು ಬರೆಯುವುದಕ್ಕೆ ವಿಷಯ 
ಏನೂ ಇಲ್ಲ. ಬರೆಯದೆ ಇದ್ದರೆ ತಪ್ಪು ಹೊರಬೇಕಾದೀತೆಂದು ಕೊರೆಯು 
ತ್ತಿದ್ದೇನೆ (ಸುವಸಂ. ೧೬). ಲೆ. (೮೮೦) ಬೇಸರ ಬರುವಂತೆ ಒಂದೇ 
ಸಮನೆ ಆತನು? ಶಾಸ್ತ್ರಿಗಳು ಮಂಗಳಗೀತೆಯನ್ನು ಹಾಡುವ 
ಬದಲು ಅಶುಭ ಮಂತ್ರಗಳನ್ನು ಕೊರೆಯಬೇಕಾಯಿತು (ರೂಢಿ). 
[ದೇ. | ತಮಿ. ಕುಜಕ್ಕಿ; ಮಲ. ಕುಜ; ಕುಣ. ಕ್ರಾಸ] 
ಕೊಜಕ್ಕಿ ಕೊಲಿ (ಕ್ರಿ). ಸುತ್ತು; ತಿರುಗು; ಭೃಮಿಸು: 
“ಕ್ಷೊಜಿದುದು - ಗರನಟಸಿಡುವುದು ” (ಶಮದ. ಪರಿ. ೨). ಶೊ: 
*ಕೊ[ಪಾಠಾಂ. ತೊ] ಜ [ಪಾಕಾಂ. ಅಕೆ) ದುದೆನೆ ಗರವರಿಸಿದರ್ಥಮಕ್ಕು* 
(ಕಟ್ಟಿ ಕೈ. ೯೦). [1] 
ಕೊಕ್ಕೆ, ಕೊಕ್ಕೆ (ನಾ). ೧.ಕಮ್ಮಿಯಾದುದು; ಕಡಮೆಯಾದುದು. 
3. ಕೊರತೆಯಾದುದು ; ನ್ಯೂನತೆ: ಬಂದರೊಳ್ಕೊಜಕೆಯಿಲ್ಲದ 
ಹೆಂಗಳಿರ್ದರು ಕಂದರ್ಪನೊಡ್ಡೋಲಗದಿ (ಮೋಹತ. ೫-೪೨). ೩. ಉಳಿ 
ದುದು; ಮಿಕ್ಕುದು; ಬಾಕಿ: (4). ಕೊರೈ: ೨. ಕೊಕಿಗಳಂ ತಿದ್ದಿ 


(ಸೌಗಂಧಿ. ೧೮೯೬-೧೧); ಅಳವಿನುಂ ತಿಳಿವಿನುಂ ಕೊರೆಯನಾಂ ನಲ್ಲೆಯಂ | 
ಕಾಣದಳವಳಿದನೆನೆ ಕೇಳ್ವುದೇನಂ (ಸೌನಂದ. ೭-೪೬); ಕೆೊರೆಯಾವು, 


ದಾವೂರ ಸಿರಿಗೆ (ಇಂಚಾಪ. ೭-೨೩). 

ಕೊಕ್ಕೆ, ಕೊರೆ (ನಾ). ೧. ಕತ್ತರಿಸುವುದು; ತುಂಡುಮಾಡು 
ವುದು: (8). ೨. ತುಂಡು; ಚೂರು: (ಕ). ಕೊರೆ: ೨. ಆ ಕೊರೆ 
ಸಿಗರೇಟನ್ನು ಹುಡುಕಿ ತಂದು (ಅಂಬಿಕೆ. ೮೪); ಬೀಡಿಯ ಕೊರೆಯನ್ನು 
ನೆಲಕ್ಕೆಸೆದು (ಮಣ್ಣುಹೆ. ೮೯). ೩. ಭರ್ತಿ ಕಡಮೆಯಾಗಿರುವ ಚೀಲ; 
ಅರಕಳಿ: ರಾಗಿ ಕೊರೆ (ರೂಢಿ). [< ಕೊಟ್‌] 

ಕೊಣಕ್ಕಿ, ಕೊರೆ (ನಾ). ೧. ಒಂದು ಬಗೆಯ ಧಾನ್ಯ; ಹಾರಕ: 
“ಕೊಟ್‌ - ಖಂಡನೇ, ಧಾನ್ಮಭೇದೇ ಚ (ಹಾರಕ) * (ಶಮಧಾ) ; 
ಜವೆ ಜೋಳಂ ಕೊಣಕಿ ಮೊದಲಾದುವರ್ಕೆ (ಲೋಕೋನ. ೪-೫೬); 
ಕೊಟ್‌ ಯೆಂಬುದುಂಟು ಅಖಿಳ ಧಾನ್ಯಂಗಳ ಒಳಗೆ (ರೇ ವಣ. ೨೨-೫); 
ಕೊಜಕಿಯುಂಟು ಧಾನ್ಯದೊಳ್‌ (ಹದ್ದೇಪು. ೨-೧೭), ಕೊರೈ: 
೨. ಓಂದು ಬಗೆಯ ಔಷಧಿ ಸಸ್ಯ: ಬಿಳೀಹೂಲಿ, ಕೊರೆ, ಸಣ್ಣ 
ಹೂಲಿ, ನೆಲಮಾಗಳಿ, ಚೋರ (ಮೈಲಣಿಗಿ. ೩೭-೭೪೩). 

ಕೊಲ್‌ (ನಾ). ತಿರುಗಾಡುವವನು;, ಸುತ್ತುವವನು. 
ಕೊಲ ಪರಾ. [೮ ಕೊಜಕ್ಕಿ) 

ಕೊಕ್ಕೆ "ಕೂಅ3' ನೋ. 

ಕೊಲ್‌ಕೂಲಿ (ನಾ). ಧಾನ್ಯರೂಪದಲ್ಲಿ ಕೊಡುವ ಕೂಲಿ: ಕರೆಯೋ 
ಒಡ್ಡರೆಜಿಯನಂ ಕೊಟಕೆಕೂಲಿಗೊಂಡನೋ ನಾಳೆ ಮಿಕ್ಕುದನಗೆಯ 
ಬಾರದೇ ಎಂಬನ್ನೆಗಂ (ಸಿದ್ಧರಾ. ೯-೩೯). [ಕೊಜಕ್ಕಿ * ಕೂಲಿ] 

ಕೊಲಕಿಕೂಕು (ನಾ). (ಪಕ್ಷಿಗೆ ಹಾಕುವ) ಕಾಳಿನ ಆಹಾರ; ಎರೆ; 
ಗ್ರಾಸ: ಬ್ರಹ್ಮ ಗಿಳಿಗೆ ಪಂಜರವಾದ ವಿಷ್ಣುವಾ ಗಿಳಿಗೆ ಕೊಜಕಿಕೂಳಾದ 
ರುದ್ರನಾ ಗಿಳಿಗೆ ತಾ ಕೋಳಾದ (ಅವಚಂ. ೫-೧೫) ; ಕೊಟ್‌ಕೂಳಿನಾಸೆಗೆ 
ಮಣಗೆದು ನೀನೊಆಗಲು ಗಜ್‌ ಸಹವಾಗಿ ನುಂಗುವುದು ಕಂಡಾ 
(ಶಿವಗೀ. ೬೬೩). [ಕೊಜಕ್ಕಿ + ಕೂಳ್ಳು (ಲಿ ಕೂಟ್‌)] 

ಕೋಟ್‌ಗೊಳ್ಳಿ (ನಾ). ಉರಿದುಳಿದ ಸೌಜಿಯ ತುಂಡು; 
ಕರಿಗೊಳ್ಳಿ : ಕಜಕಿಗೊರಲನ ಕಣ್ಣ ದಳ್ಳುರಿಯಲಿ ಬೆಂದ ಕೊಣಕಿಗೊಳ್ಳಿ 
ನಿನಗೇಕೆ ಪಂತ (ನೋಹತ. ೧೨-೨). [ಕೊಜಕ್ಕಿ * ಕೊಳ್ಳಿ) 

ಕೊಣಕೆತ್ಕ ಕೊರೆತ (ನಾ). ೧. ಕೊರೆಯುವಿಕೆ ; ಕುಯ್ಯುವಿಕೆ : (8). 
ಕೊರೆತ: ೧. ಒಳಗಿನ ಕೊರೆತವು ಆತಿ ತೀಕ್ಷ್ಮವಾಗಿದ್ದು 
(ಮುನಿಮಾ. ೬); ಕೂರುಗುರ್ಗಳ ಕೊರೆತ (ಕಾಲೂರ. ೯೬-೧೯೦). 


"ತಿಲಕ 


13 


20 


45 


ಕೊಂಸೆಯಿಂಸು 


೨. ಕಂಡರಣೆ; ಕೆತ್ತನೆ: ಸಾಲಾಗಿ ಒಂದೊಂದು ಬಾಗಿಲುಗಳಿರುವಂತೆ 
ಕಮಾನು ಕೊರೆತಗಳಿಂದ ಒಪ್ಪುತ್ತಿತ್ತದು (ಕಾಬರೂ, ೭). ೩. (ಆಲಂ) 
ನೀರಸವಾದ ಹಾಗು ದೀರ್ಫವಾದ ಮಾತಿನಿಂದ ಉಂಟುಮಾಡುವ 
ಹಿಂಸೆ: ಅವರ ಮಾತಿನ ಕೊರೆತಕ್ಕೆ ಒಮ್ಮೆ ಸಿಕ್ಕಿಕೊಂಡವರು ಇನ್ನೊಮ್ಮೆ 
ಸಿಗಲು ಆಂಜುತ್ತಾರೆ. (ಒಂಟದ. ೬೬); ನಾ ಹೇಳೋದು ಒಣ ವೇದಾಂತ 
ವಾದರೆ ಒಣವೇದಾಂತ; ಕೊರೆತ ಆದರೆ ಕೊರೆತ (ಹೆೊಸಕ್ತಿ. ೧೦೭). 
[ಕೊಟಕಿ| + -ತ್ಯ] 

ಕೊಲ್‌ದಲ (ಕ್ರಿ). ಸಣ್ಣಾಗಿ ಕತ್ತರಿಸು; ಚೂರುಚೂರಾಗಿ 
ಮಾಡು: ತರತರದ ಭುವನದೊಳು ನೆರೆದ ಜೀವರನೆಯ್ದೆ ಕೊಜಕಿದೆಜೀದು 
ವುರುವಿದಾತನ ಪಾತಕಂ ಹರಹರ ವಿರೊಸಾಕ್ಷಡರಣ ಪೂಜನದಿಂದೆ 
ಹರೆದು ಗಣಪದನೆಂದೆ (ಸಾನಂಚ. ೩-೭೨). [ಕೊಟಕ್ಕಿ * ತಜನ್ಸಿ] 

ಕೊಲಕಪಲ್‌ "ಕೊಟ್‌ವಲ್‌' ನೋ. 

ಕೊಲಕ್‌ಮೈನನಿರ್‌ (ನಾ). ಚುಚ್ಚುವ. ಮೈಗೂದಲು ; ನಿಗುರಿದ 
ಕೋಮ: ಒಣಕೆಗಾಲ್ಬೆಜದಲೆ-ಕೊಜಕ್ಕಿ ಪಾಕಾಂ. ಮಜಕಿಯ]ಮೈನವಿರಿಂದ 
ತುಜುಗಿದ ಮುಸುಮೊಗ ಪೆಣ್ಗಾ ತೆಜನಜಕಿಯದ ಕೂಟದೆಮ್ಮವನಿವನಿರೆ 
ಮಜಕಿವರೆ ಪೆಣ್ಗಳಿದಿರೊಳು (ಕುರಾಸಾಂ. ೪೪-೭). 

[ಕೊಟ್‌ + ಮೈನವಿರ್‌ (೮. ಮೆಯ್ನವಿರ್‌)) 

ಕೊಲೆಯ (ನಾ). ಕೊರೆಯಿಸಿಕೊಂಡವನು; ಕೊರತೆಯುಳ್ಳವನು. 
"ಮೂಕೊಟ್‌ಯ' ಪರಾ. [ಕೋಣೆ + -ಅ್ಯ) 

ಕೊಐಕೆಯಕ್ಕಿ (ನಾ). ಕೊರಲೆಯ ಅಕ್ಕಿ; ನವಣೆಯ ಅಕ್ಕಿ (?): 
ಸಿತ ಸರ್ಷಪದೊಳ್‌ ಕೊಟ್‌ ಯಕ್ಳಿ ದಾರ್ವಿಯುಂ ಬೆರಸು (ಖಮದ. ೮-೪); 
ಕಿಜುದೆಂಗಿನ ಬೇರಂ ತಾಂ ಕೊಜಕಿ[ಪಾಠಾಂ. ಕಜಕಿ] ಯಕ್ಕ್ಯಿಯೊಳಾಡಿ 
ನಳೆಯೊಳಟ್ಟಿಂಬಲಿಯಂ ಸುಜಕಿಯೆ ವರುಷಂಬರೆಂ ಜನಮಜಕಿಯಲ್‌ 
ವಿಷಮಿಲ್ಲಂ (ಖನುದ, ೧೬-೧೬೨). [ಕೊಜಕ್ಕಿ * ಅಕ್ಕಿ) _ 

ಕೊಲ್‌ವಲ್‌, ಕೊಜಕಪಲ್‌ (ನಾ). ಹರಿತವಾದ ಹಲ್ಲು; ಮೊನೆ 
ಯಾದ ಹಲ್ಲು: ಕೊಆಕಿವಲ್‌ ಬತ್ತಿದ ಕಾಲ್‌ ಹಿಂಬಜಕಿಗೇಸಂ ನೆಕ್ಕ 
ಕದಪು ಪೊಕ್ಳಿರ್ದ ಬಸಿಆ್‌ ತೆಜಕೆದ ಮುಖಕುಹರವರ್ಬಿಸೆ ಪಿಅಂತಿವಿಗಳ 
ಬಳಗಮೆಯ್ದೆ ತಂದುದು ಮುನಿಯಂ(ಕಾವ್ಯಾವ.೪೫೫). ಕೊಲಕೆಸಲ್‌: 
ಕೊಟಕಿಪಲ್ಲ ಕುಳಿರ ಹೇಮಂತನ್‌ ಫೊಟ್ಟುಬರೆ ಮುಪ್ಪಾಗಿ ಎಳಚಿಗುರ 
ಚೈಕ್ರಂಗೆ ಬಟೀಿನಿಟ್ಟು ಪೋಕುಂ (ಅಶ್ವತ್ಥಾ. ೨೭-೨೨). [ಕೊಜಕ್ಕಿ-- ಪಲ್‌] 

ಕೊೋಲವೋಗು (ಕ್ರಿ). ತುಂಡಾಗು; ಹೋಳಾಗು : ಶತಖಂಡಮಾಗೆ 
ನಿಜಶರಹತಿಯಿಂ ಜಾಂಬವ ಶರಂಗಳಂ ಕಡಿದನನಾದೃತನದಣ ಪಿಳ್ಳ 
ಮಲಗುಂ ಕ್ಷಿಕಿಯೊಳ್‌ ಕೊಜಕಿ ವೊ ಗಿ ಕೂಡೆ ಕುಪ್ಪಳಿಸುವಿನಂ 
(ಮಹಾನೇ. ೭-೬೮). [ಕೊಜಕ್ಕಿ * ಪೋಗ್ಕು) 

ಕೊಜಕೆಸು "ಕೊಆಕಿಯಿಸು? ನೋ. 

ಕೊೋಲ್‌ಯಿಸು, ಕೊರಿಯಿಸು, ಕೊರೆಯಿಸು, ಕೊರೆಸು,ಕೊಟ್‌ಸು 
(ಕ್ರಿ). ಕೊರೆಯುವಂತೆ ಮಾಡು; ತುಂಡುಮಾಡು; ಕತ್ತರಿಸು: 
(ಕಿ). ಕೊರಿಯಿಸು: (8). ಕೊರೆಯಿಸು : (8). ಕೊರೆಸು: ಆ 
ಯೆಮ್ಮೆ ಕೋಡ ಕೊರೆಸಿರಿ (ಲೋಕಗೀ.೧೩೭). ಕೊಲಕ್‌ಸು : ಪರಸತಿಯ 
ಬೇಟದಲಿಮಾವನು ಕೊರಳ ಕೊಜಣಕಿಸಿದನೆಮ್ಮ ಗಂಡನ(ಕೌಶಿರಾ.೩೭-೧೧). 

ಕೊಲಿಯಿಸಿಕೊಳ್‌, ಕೋಂಸಿಕೊಳ, ಕೊಲ್‌ಸಿಕೊಳ ಎ ಕುಯ್ಯಿಸಿ 
ಕೊಳ್ಳು : ತಜ್‌ಸಿಕೊಂಡು ಭಕ್ತರಂದರೆಮ್ಮವರು; ಕೊಆ್‌ಯಿಸಿಕೊಂಡು 
ಭಕ್ತರಾದರೆಮ್ಮವರು (ಬಸವ. ೨೫೫) ; ದುರುಳರಾವಣಕೀಚಕಾದಿಗಳಿರದೆ 
ಪರಸತಿಗಳುಪಿಕೊರಳನು ಕೊಜಸಿಕೊಂಡರು (ಅಮೃತ. ೨-೯೩); ಕೊಟಕಸಿ 
ಕೊಂಬರು ಕೊರಳನೆಂತಜ:ಗುಆ್‌ಗಳಕಟಿಕಟ (ನಿಭಾಗ. ೫-೧೧-೨). 
[ಕೊಣಕ್ಕಿ + -ಇಸ್ಯು) 


-2-29 


ಕೊಲ್‌ 


ಕೊಲ್‌ (ಗು). ಕೊಳೆಶು ಅಜಿಗಿಜಿಯಾಗಿರುವ ; ಅಸಹ್ಯವಾದ; 
ಕೊಚ್ಚೆಯಾದ. "ಕೊಬಿಿಣ', "ಕೊಟ್ಮುದುಳಿ? ಪರಾ. (1) 


ಕೊಬಕ. ಕೊಳಕ. (ನಾ). ೧. ಫೊಳೆಯುಳ್ಳ ವನು. ಹೊಲಸಾದ 
ವನು; ಹೇಸಿಗೆಯಾದವನು: ರ ತೊಳಕಂ,. ಕೊಬಟಕಂ 
(ಕಮದ. ೨ರ೫ ಪ್ರಯೋ). ೨, ಮಂಡಲದ ಹಾನಿನಲ್ಲಿ ಒಂದು 


ಜಾತಿ; ಕೊಳಕುಮಂಡಲದ ಹಾವು: ನವಣೆಯ ಏಟ್ಟಂ ಕೊಂಡೊಡನೆ 
ತೊಟಹಿ ತಿನಲತಿಮಂಡಿತಮದು ಕೊಲಕನುಗ್ರವಿಸಮೆಂ ಕಳಿಗುಂ 
(ಖಮದ ೧೦-೭೩). ಕೊಳಕ: ೧. ಅವರು ಸೋಮಾರಿ, ಹೆಸ, ಕೆಎಸಕ, 
ಕೈಲಿ ಜಂಯದವರು ಎಂಬುದು ನೋಡಿದ ಕೂಡಲೆ ಗೊತ್ತಾಗುತ್ತಿದ್ದಿತು 
(ಬೈ ಸರ್ವೆ. ೨೧); ಆನನು ಕೊಳಕ ಆವನ ಮೇಲಿನ ಗಾಳಿ ಬೀಸಬಾರದೆಂಬ 
ಭಾವನೆಯೂ ಅನೇಕರಿಗಿದೆ | ಹುಟ್ಟಹ. ೧೫೭).  [ಕೊಟಕು + -ಆ] 

ಕೊಎಕು, ಕೊಳಕು (ನಾ). ೧. ಕೊಳೆತುದು; ಹೊಲಸು; 
ಹೇಸಿಗೆ. "ಕೊಟಕ' ಪರಾ. ಕೊಳಕು :.೧,ಕಳೆದ ಬಟ್ಟೆ ತೊಳೆದಂತೆ 
ಹಠಿದು ಹೋಗುವುದು ಮಲೆತ ಶೊಳಕಳರೆ: (ಅರಳು. ೩೯೧) ; ಇಂದಿನ 
ಕಳಸಾಪುರವೆಂದರೆ ಕೊಳಕಿನ ಕೊಂಪೆ (ಕಳಹು: (ಗು). 
೨. ಕೊಳೆಯಾದ; ಹೊಲಸಾದ: 'ನೀನು ಹೀಗೆ ಕೊಳಕು ಜನರ 
`ಕೊತೆಯಲ್ಲಿ ಬೆರೆಯುವುದು ನನ್ನ ಮನಸ್ಸಿಗೆ ಏನೂ' ಸರಿಬರುವುದಿಲ್ಲ 
(ತೇಮೋಡ. ೩೨). [< ಕೊಟ, + -ಕು?) 

ಕೊಲಚೆ, ಕೊಳಚಿ (ನಾ). - ಕೊಳಕು: ತೃಷಾವಿಷಾದಮಂ 
ಕೊಟಡೆಯ ನೀರೊಳೇ ಕಳೆವರೆಂದೊಡೆ (ಚಕಎ. ೧-೩೭). ಕೊಳಚೆ : 
ಕೆಳಚೆಯ ನೀರಿನಲ್ಲಿ ಗುಂಪನಜಸುವಿರಿ ಮರುಳೆ (ಬಸವ. ೫೬೪); 
ಜೊಂಡೆದ್ದು ರೆಕುಕದ ಸಾಲುಗೊಳಚೆಯ ಕರುಳ ಕುಸುರಿಯ ಬಸಿವ 
ನೆಣವಸೆಯ (ಕುವ್ಯಾಭೀ. ೧೦-೧೧); ಸ್ವರ್ನದಿಯಂ ಪೊರ್ದಿರ್ಪವಕಿ 
೬ಳ್ಲೊಳಚೆಯ ಕೊಳೆನೀರ್ಗೊಲ್ವನೇ (ಸಾಪ್ರಾಶ. ೨೯); ಹೊಂಡದ 
ಕೊಳಚೆಯ ನೀರನು ಕುಡಿದರು ಕಪ್ಪೆಗದೆಷ್ಟು ಕೇಂಳಾರ (ಇಂಚಾಪ. 
೨೧೨೫೦), [ಆ ಕೊಲ್‌] 

ಕೊಬಲ್‌, ಕೊಳಲ್‌, ಕೊಳಲು (ನಾ). ಬಿದಿರ ಕೊಳವೆಯಿಂದ 
ಮಾಡಿದ ಊದುವ ವಾದ್ಯ; ವೇಣು: “ಕೊಟಲ್‌ - ವೇಣುವಾದ್ಯ. 
(ಕೊಳಲೆಂಬ ಕ್ರಿಯೆಯೊಳ್‌ ಕುಳಂ) (ಶಮದ. ಪರಿ. ೨); ಎಕ್ಕ 
ಮದ್ದಳೆಯ ಕೊಟಲ ರುಂಕಾರದ ಪಜಕೆಗಳ್‌ ಮುಂದೆ ಬಾಜಿಸುಕ್ತಂ 
ಕವಡ್ಡಾ ರಾ, ೮೦-೧೨); ದೆಂಟಿನೂದುವಂಗೆ . ಕೊಚಲ್‌' ದೊರೆಕೊಂಡು 
ದೆಂಬಿಂಕೆ ( ಧರ್ಮಾಮೃ. ೧೦-೨೮೦) ; ಮುರಹರನ ಕೊಬಲ ಸನ್ನೆಯ 
ವರರವಕನುಸರವಿದೆಂಬಿನಂ (ಜಗವಿ. ೪-೧೧೫); ಕರಡೆಯ ಮದ್ದಳೆಯ 
ಕೊಆಲ ಸಳವದ . . . ಕಿನ್ನರದ ಸರನೆ ಸರಮಾ ಪೊಜರೊಳ್‌ 
(ಸೂಕ್ತಿಸು. ೪-೧೦೪). ಕೊಳಲ್‌ : ಶ್ರಿಭಂಗಿಯಿಂದಂ ನಿಂದು ಒಪ್ಪುತಿ 
ರ್ಪೊಂದು ಪೊಸ ಕೊಳ ಲಂ ಕೊಳುತ್ತಂದು... ಆಧರದೊಳ್ತಂ 
ಡಿರಿಸಿವೇ ಕೊಳಲನೊಪ್ಪದಿಂ (ಆನಾರ. ೧೮೧-೧೪); "ಹೊಳಲು: 
ಸನೆಯದೊದುವ ಕೊಳಲು ಮೈಯ ತವರದ ಕೊಡಿಗೆ ಎಸೆವೂಕಿ 
(ಬಸರ. ೯-೧೦೨); ಕೊಳಲನೂದುತ್ತಾ ಬಂದ ನಮ್ಮ ಗೋಪಿಯ ಕಂದ 


೧೦೩). 


ಕೊಳಲನೂದುವುದು ಬಲು ಚೆಂದ (ಪುರಂದ. ೧-೧೩೩-೧) ; ಕೊಳಲಿಗೆ 40 


ಪಶು ಮಿಗ ಫಂಟಿಗೆ ಹಸುಳೆ ಜೋಗುಳೆಗೆ ಸರ್ಪ ಸುನಾಗಸರಕೆ | 
(ಭರಚ, ೧-೮೮); ಕೊಂಬು ಕೊಳಲು ನಾಗೆಸರ ಭೇರಿ ತಂಬಟಿಬೊಂಬುಳಿ 
ಬುರುಗು ` ಡಿಂಡಿನುದ (ಕಂನವಿ. ೮-೧೯), ಎಳೆಯ ಮಾವಿನ 
ಮರಣ ಕೆಳಗೆ ಕೊಳಲನೂದುತ ಗೊಲ್ಲಗೌಡನು (ಗೋಹಾಡು. ೩೧); 


ಶೊಳಲೂದಿಡ ತುಟಿಗಳಲ್ಲಿ ಪಾಂಚಜನ್ಮ ಪುಟಿಯಿತು (ನೆಲಮು. ೪೦). |45 


(ಡೆಟ | ತಮಿ. ಮಲ. ತುಳು. ಕುಟಲ್‌; ತೆಲು. ಕ್ರೋವಿ] 


೨೨೧೯ 


ಕೊಟ್‌, 
ಕೊಐವಿ, ಕೊಳಬೆ, ಕೊಳವಿ, ಕೊಳವೆ, ಕೊಳಾಯಿ, ಕೊನೆ 
(ನಾ). ೧. ಬಿದಿರು ಮೊದಲಾದುವುಗಳ ಪೊಳ್ಳಾದ`ಉದ್ದನೆಯ 
ಸಾಳ, ನಳಿಕೆ: *ಧಮನಿಯೆನೆ ಕೊಳವಿ ” (ಮಂಗರಾ. ೬೧-೩9); 
ಕೊಲನಿ, ಉಟುಗು; ಬೆಟಗು, ಮೊಟಗು 1ಶಬ್ದಾನು. “೧೪೦ ವ್ಯಾಖ್ಯಾ). 
ಕೊಳಬೆ: ೧. ಇದನ್ನು ಮಠದ ಕೊಳಬೆ ಯ-ಲ್ಲಿ ಇಟ್ಟಿದ್ದಾರೆ 
(ಚೀನಬಾ. ೧೫). ಕೊಳವಿ : ೧. ಇದೌಪಾಸಸೆದ ಕೊಳವಿಯೊ ( ಕುಷ್ಕಾಆ. 
ಅಬ್ಬಿ ಧಿಂಕಿಟ್ಟು ಗಗನಕೆದ್ದುಕು ಕೊಳ ವಿಯೊತೊ.ಹ 
ಬೆಂಕಿ ನಾಲಗೆ ನೀಡುವಂತೆ (ಭಕತ. ೨೪-೩೫) ; ಕುಂನೆಣಜ ಕೊಳೆಯಿಗಳಂ 
ಳರಗಳಿಂ ಹಿಡಿದು (ಸೌಗಂಧಿ, ೧೩೧-೧೮೪). ೩. ಒಂದು ಅಳತೆಯ 
ಪ್ರಮಾಣ; ಚಟಾಕು: ದರವು ಮಾತ್ರ ರೊನಾಯಿಗೆ ಐದು ಕೊಳವಿ 
(ಚಟಾಕು) (ಪ್ರಣಸ. ೭). ಕೊಳವೆ: ೧. ಜಿದಿರೊಳಗೆ ಟಿಕ್ಚೆಡಡವಿ 
ಬಳಿಕದಆ ಮೇಲದಂ ಮೆತ್ತಿ ಮೆಲ್ಲನೆ ತೆಗೆದು ಕೊಳನೆಯಂದದಿ ಮಾಡಿ 
ಅಲ್ಲಿ ಸಕ್ಕರೆಯಿಕ್ಳಿ (ಸೂ ಪಾ. ೧-೩೭); ಕುಂಕಾಠು ಸಕೆಸಡುಂಬಿ 
ಕೈಯಂಡೆಯ ಕೊಳವೆಯ 'ಟಿಗಿದು (ಮೊ!ಹತ. ೧೪-೬೫). "ಕೊಳವೆ 
ಬಾವಿ? ಪರಾ. ಕೊಳಾಯಿ : ೩. ನೀರಿತೆ ನಲ್ಲಿ; ನಳ (ಉಕ): 
ಸರೋಜ ನೀರಿಗಾಗಿ ಕೊಳಾಯಿ ಬದಿಗೆ ಹೋದ ಸಂಹು ನೋಡಿ 
(ಪತಿ. ೧೪); ನೀರಿನೆ ಕೊಳಾಯಿಗಳನ್ನು "ಕಟ್ಟಿ ನೀರಿನ ಸೌತೆರ್ಯ 
ಒದಗಿಸಿದ್ದಾರೆ (ದಲ್ಲಸ. ೧೦೬). ಕೊಬವೆ : ೧. (ಕ). 
(ದೇ. ॥ ತಮಿ. ಕುಲ, ಕುಲಾಯ್‌; ಮೆಲ, ಕುಚ ತುಳು. 
20| ಕೊಳವೆ, ಕೊಲವೆ, ಕೊಳಾಯಿ; ತೆಲು, ಕೋಲು, ಕ್ರೋಲುಸ] 
ಕೊಬವಿನೀಂಟೆ (ನಾ). ಕೊಳವೆಯ ಮೂಲಕ ಕಲ್ಲು ಕರೆಳನ್ನು 
ಹಾರಿಸುವ ಒಂದು ಸಾಧನ: ಮಣಾಗುಬ್ಬಿಯಂ ಕೊಲವಿನೀಂಟಿಗ 
ಳಿಂದಿಟ್ಟು ಕೆಡಪಲ್‌ (ಟಿಕವಂ. ೪-೨೦). [ಕೊಬವಿ * ಮೀಟಿ] 
ಕೊಲವೆ "ಕೊಟವಿ' ನೋ. 
25| ಕೊಲಾಗಾಲ (ನಾ). ಒಂದು ಊರನ ಹೆಸರು : ಬೆಟ್ಟೂಟ ರಾರುಂಖ್ಯ್ಯ 
ಕೊಲಕಿಗಾಲ ಗಂಗಯೆ (ಎಕ. 1%, ಹೆಗ್ಗಡೆ. ೧೦೪-೧೫; 1051). ಕ್ಷಿ 
ಕೊಮುಂಗೆಜಕೆ (ನಾ). ಒಂದು ಬಗೆಯೆ ತೆರಿಗೆ (7): ಕಾಣಿಕೆಯುಂ 
ಕೊಲುಂಜಕ್ಸೆ ಜ್‌ ಯುಮಿಂಸ್ರಿನಿಶುವುಂ (ಸೌಇಎ. ೧೯೬೮ 
೩೨೭-೪೯; 1075). [1) 
30| ಕೊಲೂರ್‌ (ನಾ). ಒಂದು ಊರಿನ ಹೆಸರು: ಜನ್ಮಕ್ಷೇತ್ರೆಂ 
ಕೊಟು(ಲೂ)೦* ನ್ನಾಮ ಗ್ರಾಮಂ (ಇಆ. ೫೪111, ೩೬೭-೪; 8ನಿಯ ಶತ). 
[? + ಊರ್‌) 
ಕೊಬ್‌,, ಕೊಳ್ಳೆ, (ಕ್ರಿ). ೧. ಕೆಟ್ಟು ನಾರು; ಹೊಲಸಾಗು ; ಕ 
ಕಾಗು : "ಕೊಟಿ - ಜೀರ್ಣೇ, ಕಾಯೆಪುಕೇ ಹ (ಕನಮುಛಾ); 
ss ಕೊಟ್‌ [ಜಾಕಾಂ. ಕ]ದೆ ಪುಲ್ಲದರ್ಕಂ ತೋಣಕಿವಂತೆನಿತುನುಂ ಕೊಜಕೆದು 
(ವಡ್ಡಾರಾ. ೪೬-೧೨); ಎಸಿತೊಳವು ಕೊಚಕಿವ ಪಡುಕೆಗಳನಿಕಣಿ 
ದುರ್ಗಂಧಮವರೆ ಮೆಯ್ಕೆ , . . ನಾತಮಂ (ಶಾಂಶಿಶು, ೭-೧೦೦); 
ಏರಿಯ ಸಿರಿಯಂ ಜಿನಾಗಮ ಪರಿಣತೆಮತಿ ಕೊಟಕೆ [ಪಾಕಾಂ. ಳ)ದ 
ಪುಲ್ಲದಕ್ಕಂ ಬಗೆನಂತಿರೆ ಬಗೆದು (ಅಜಿಪು. ೨-೧೧೩) ; ಎಣ್ಣೆ ಮುಟ್ಟಿದ 
ಕುಂಬಳಕಾಯಂತೆ ಒಳಗೊಳಗೆ ಕೊಟಕತು : (ಧಛರ್ಮಾಮೈ. ೩-೩೫); 
ಕೊಳ್ಳೆ : ೧. ಕೊಳೆಕ ಬೆರಳನು ಭುಕ್ತಶೇಷದೊಳುಳುಹಿರೊಡೆ ಕಂಡೀಕೆ 
ಚಿತ್ತದೊಳಳುಕದು:ರಭೋಗಿಸೆ (ಸಂ ಭಪ. ೩೩-೨೨), ಒಕ್ಕೆಲಿಲ್ಲದ 
ಊರು ಕೊಳೆತು. ನಾರುವ ನೀರು (ಕನಕ. ೫-೩); ಕುಂಬಳ 
ಕಾ ಯಂತೆ ಮನದೊಳು ಕೊಳಿವುತ ಡೆಂಬಳಕರಿಹರದು ವ್ರತವೆ 
(ಭರಡ. ಹೆಳೆಸದು ಕೊಳೆಯದು ಹುಳಿಗಟ್ಟಕೊಳ್ಳದು 
8.814 ಸುಭಾಹಿತ ರಸವು (ಇ ಂಚಾನ, ೨೨೨-೧೦೦), 
149 


೧೫-೧೭); 


0 


ಕ 


3 


ಮ್ಲ 


೧೭-೧೪); 
ಅಮಳ 


ಕೊಟಕ್ಕಿ 


೨. (ಆಲಂ) ಪ್ರಗತಿಯಿಲ್ಲದೆ ಇದ್ದ ಸ್ಥಾನದಲ್ಲಿಯೇ ಇರು; ಕೊಳೆ | 
ಬೀಳು: ಜನನಾಯಳನಾದ ನೋಹನನು ಸೆರೆಮನೆಯಲ್ಲಿ ಕೊಳೆಯುತ್ತಿರು | 
ವುದನ್ನು ಜನರು ಸಹಿಸುವಂತಿರಲಿಲ್ಲ (ಪಂಜಪೆಂ. ೨೦೯); ಆಂಥವರು 
ಅದೇ ತರಗತಿಯಲ್ಲಿ ಕೊಳೆಯುವುದು ಉಚಿತವಲ್ಲ (ಶಿಕ್ಷರ. ೯೮). 
[ದೇ. ॥ ತಮಿ. ಕುಟಕ್ಕಿ; ಮಲ. ಕುಟಯು, ಕುಟಮ್ಬು ; ತಾಳು. | 5 
ಕುರೆ, ಕುರಿ; ತೆಳು. ಕ್ರುಳ್ಳು] 
ಕೆೊಲಕ್ಕೆ, ಕೊಳ್ಳೆ"(ನಾ). ೧: ಕೊಳೆತುದು ; ಹೊಲಸು : "ಕೊಟ್‌ ಎ 
ಜೀರ್ಣ, ಕಾಯಮಲೇ ಚ (ಶಮಧಾ); ಕೊಟ್‌ಯುಂ ಬಿಣ್ಬುಂ 
ಲೋಳೆಯುಮಳವಲ್ಲದ ವಜ್ರಲೇಪದಂತಿರೆ (ಧರ್ಮಾಮೃ. ೪-೧೬೬) ; 
ತನುಸೌಖ್ಯಮಕ್ಕುಮಳ್ಳುಮೆಂದೆನಿತೆಸಿಶಂ ತೊಳೆದೊಡಮದಕ್ಕೆ ಕೊಟ್‌ 
ಸಹಜಂ (ಸಮಸ. ೬-೩೦); ತೊದಲ ಕೊಬ್‌ಯುಂ ಪುಟುಗಳುಂ 
ಸುರಿಯೆ (ಜೀವಸಂ.' ೪೩-೧೧). (ಗು). ೨. ಕೀಳಾದ; ಅಧಮ 
ವಾದ. " ಕೊಟಕಿಗಬ್ಬ', " ಕೊಟಕಿದೆಯ್ವ' ಪರಾ. ಕೊಳ್ಳೆ: 
೧. ಬಿಲದಿ ಮುಳುಗಲು ಕೊಳೆಯ ಕಾಯದ ಮಲವು ಪೋಗುವುದಾಗರೇ 
(ಗಗತಾ. ೯-೪೩). ಷಿ. ಕೆಸರು; ರಾಡಿ; ಕೊಚ್ಚೆ: ಆತಿವೃಷ್ಟಿಯಾಗೆ |13 
ಕೆಯ್ಕೊಲು ನೆರೆಯ. ಸಾಲೊ ಅಥವಾ ಕೊಳೆಯ ಪಾಲೊ ತಾನಾಗುವುದು 
ನಿಶ್ಚಯಂ (ಹೆಬ್ಬೆರ. 3೪-೧೦); ಎಮ್ಮೆ `ಕೋಣಗಳಾಟ ಕೊಳೆಯಲ್ಲಿ 
ಇುಂಟಿಯೊಳ್‌' (ಕಾಲೂರ. ೧೨೧-೨೩೩). 
ಕೊಳೆಹಾಕುಜ ಪ್ರಗತಿಯಿಲ್ಲದೆ ಇದ್ದಲ್ಲಿಯೇ ಇರಿಸು: ಅವನನ್ನು 

ಆದೇ ಕೆಲಸದಲ್ಲಿ ಕೊಳೆಹಾಕಿದ್ದಾರೆ (ರೂಢಿ). [< ಕೊಟ್‌] 
ಕೊಟ್‌ಗಂಪು (ನಾ). ಕೊಳೆತದ ನಾತ; ಹೊಲಸು ವಾಸನೆ; 
ದುರ್ಗಂಧ: ಕೊಟಕತೊಸರುತಿರ್ದಾ ಮೆಯ್ಮನ್‌ ಎಲ್ಲ ಬತ್ತಲೆಗೆಯ್ದು, 
ಸಮಗದಜ ಕೊಟಕಿಗಂಫಪು ಬಡಿಫುಡನ್‌ ತಪ್ಪಿಸಿಕೊಳಲ್‌ . .. ಮೇಡ 
ಕೋಡಿನ ಮೇಲೆ ಕುಳ್ಳಿರ್ದೆವರ್‌(ಅಂತಿಗೊ.೧೯-೩೯೮).[ ಕೊಟಸ್ಕಿ* ಕಂಪು] 
ಕೊಲ್‌ಗಣ್‌, ಕೊಳೆಗಣ್ಣು (ನಾ). ಕೊಳೆ ತುಂಬಿದ ಕಣ್ಣು; 
ಹೊಲಸು ಕಣ್ಣು: ಕೋಂೆಗಣ್ಣುಂ ಬಿಟ್ಟಬಾಯುಂ ಕೂಡಿದ ಪುರ್ಬುಂ 
(ಧರ್ಜಾಮೃ. ೭-೨೨೫). ಕೊಳೆಗಣ್ಣು : ನೀರುಗಣ್ಣು, ಹಾರುಗಣ್ಣು, 
ಕೆಎಳೆಗಣ್ಣು, ಹುಳುಗಣ್ಣು (ಕುಕಸ. ೩೨೮).  [ಕೊಟಕ್ಕಿ * ಕಣ್‌) 
ಕೊಟ್‌ಗೆಬ್ಬ (ನಾ). ಕೀಳು ತರಗತಿಯ ಕಬ್ಬ; ದೋಷಯುಕ್ತವಾದ 
ಕಾವ್ಯ: ನಿರರ್ಥಮಪ್ಪ ಕೊಟ ಗಬ್ಬಮನುಬ್ಬರಮಾಬಟ್ರಿ ಗೆರ್ವದಿಂದೆಸೆನನ 
ನಿಕ್ಕು ಕಿಚ್ಚಿನೊಳಗಿಕ್ಕಿದೊಡಾಗರೆ ಮತ್ತೆ ಕಬ್ಬಿಗರ್‌ (ಸೂಕ್ತಿಸು. ೧-೭೪). 

[ಕೊಟಕ್ಕಿ * ಕಬ್ಬ] 
ಕೊಲ್‌ಗಬ್ಬುಗ (ನಾ). ಕೀಳು ಕಾವ್ಯಗಳನ್ನು ರಜಿಸುವವನು, 
ಕೆಟ್ಟಿಕವಿ: ಮಹಾಳವೀಂದ್ರ ಮಾಧವನೆಣೆಯಪ್ಪೆ ನೆಂಬ ಕೊಟ್‌ಗಬ್ಬಿಗ 
ನಿನ್ನಯ ಗರ್ವಮೆಂತುಟೋ (ಧರ್ಮಸಾ. ೧-೬೬). [ಕೊಟ್‌ ಗೆಬ್ಬ+ -ಇಗ] 
ತೊಟ್‌ಗೊಳ್‌ (ಕ್ರಿ). ಕೊಳೆಯಾಗು; ಮಾಸು; ಹೊಲಸಾಗು: 
ಕುಸುಮಘಟಾನ್ವಿತೆ ಕೊಟ್‌ಗೊೊಂಡ ಸೀರೆಯಂ ಪೊದೆದು ವಸ್ತ್ರಮಂ 
ಧನಮನಪೇಕ್ಷಿಸಿ ಗುರುಳುಲಕ್ಕೆ .. . ಪೋಪಳ್‌ (ಜಾತತಿ. ೧೯-೧೬). 

[ಕೊಟಕ್ಕೆ + ಕೊಳ್‌] 
ಕೊಟ್‌ದುಪ್ಪ (ನಾ). ಕೆಟ್ಟತುಪ್ಪ; ಹೊಲಸು ನಾರುವ ತುಪ್ಪ: 
ಕುದಿಸಿ ಕೊಟ್‌ದುಪ್ಪಮಂ ಕುದಿದ ದುಗೃದೊಳ್‌ ಬೆಣ್ಣೆಗೊಂಡು ಕಾಸಿ 
ದೊಡಂ ಮೇಣ ಸದಗುಪ್ಪೆ ಬೆರೆದದಂ ಕಾಸಿದೊಡಂ ಕತ್ತುರಿಯ 
ಗಂಧಮಂ ಗೆಲಲಕ್ಕುಂ (ಲೋಕೋಪ. ೮-೪೦). [ಕೊಟಿ * ತುಪ್ಪ) 
ಕೊಬೆದೆಯ್ವ (ನಾ). ಕೀಳಾದ ದೈವ; ಹೀನದೇವತೆ: ಮಾರಿಗೆ 
ಮಸಣಿಗೆಯನಿಪ್ರ ಕೊಟಕಿದೆಯ್ದಂಗಳ್‌ (ಸಮಪ. ೯-೧೨೬). 

[ಕೊಟಕ್ಕೆ + ಜೆಯ್ಯ] 


20 


ದ 


45 


೨೨೨೦ 


ಕೊಲಕಿಸಪಿಸ್‌, 


ಕೊಲ್‌ನಾಯಿ, ಕೊಳೆನಾಜು (ಕ್ರಿ). ಕೊಳೆತು ಕೆಟ್ಟ ವಾಸಕಿ 
ಬರು; ಗೆಬ್ಬುನಾರು: ಆಗುರ್ವಿನ ಕೊಟಕ್‌ನಾರ್ಪ ಕೋಲಕ್ಕಿ ಸಜ 
ಬಾವಿಯೊಳ್‌ (ಆದಿಪು. ೨-೪೩); ಜಲಧಿ ಯೊಳು ಕಪ್ಪೆ ಸತ್ತೊಡೆ 
ಜಲಧಿಯ ಸೀರೆಲ್ಲಮಟ್ಟಿ ಕೊಟಕಿನಾರ್ಪುದೆ (ಧರ್ಮಾಮೃ. ೫-೨೪೦) ; 
ಇಂದಿನಿರುಳೊಳ್‌' ಮೂನವರ್ಮಂತ್ರಿಗಳ್‌ ತನ್ನಂ ಕೊಟ್‌ ನಾಜುವ 
ಕೆಸಜುಳ್ಳಿ ಬಾವಿಯೊಳ್‌ ಮುಟುಗಿಸಿ (ಪೂರ್ವಪು. ೧೮); ಕಟ್ಟದ 
ಪಲ್ಗಳಿಟ್ಟಿಡೆಯ ಕೀಣಿಗಳಿಂ ಕೊಟ್‌ ನಾರ್ವ ಬಾಯ್‌ (ಸೂಕ್ತಿಸು. ೮-೩೮೪). 
ಕೊಳೆನಾಲು: ಪುಳಿತುದು . . . ಪಲವು ದೆವಸಮಿರ್ದುದು ಕೊಳೆ 
ನಾರ್ವುದು ರುಚಿಯಲ್ಲದ ಓಂಡಂ ಕುದಿರೆಗೆ ತಾಂ ಫೊಲ್ಲದೆನಿಪ 
ಕವಳಮನಿಷ್ಟಂ (ಅಶ್ವಶಾ. ೬- ೮೧). [ಕೊಟಕ್ಕೆ + ನಾಣು] 
ಕೊಟ್‌ನೀರ್‌, ಕೊಳೆನೀರ್‌ (ನಾ). ಕೊಳೆತ ನೀರು; ಮಲೆತ ನೀರು; 
ಹೊಲಸಾದ ನೀರು: ಹೊಲೆಯಂ ಮೊದಲಾಗಿ . . . ಕುಡಿಯಂ 
ಕುಲಹೀನನಾಗಿಯುಂ ತೊಗಲ ಕೊಲಕಿನೀರನೆಂದೊಡಕ್ಕುಮೆ ಕುಡಿಯಲ್‌ 
(ಸಮಪ. ೬-೧೯). `ಕೊಳೆನೀರ್‌ : ಸ್ವರ್ನದಿಯಂ ಪೊರ್ದಿರ್ಪವಂ 
ಕಿಳ್ಗೊಳಚೆಯ ಕೊಳೆನೀರ್ಗೊಲ್ವಸೇ (ಪಾಪ್ರಾಶ. ೨೯). 
[ಕೊಟಸ್ಕಿ * ನೀರ್‌] 
ಕೊಬಕಿನೆತ್ತರ್‌ (ನಾ). ಹೊಲಸಾದ ನೆತ್ತರು; ಕೆಟ್ಟ ರಕ್ತ: ಹಡಿಕೆಯ 
ತಾಣಮೆಯೆನ್ದ ಕೊಟ್‌ನೆತ್ತರ ಕೀವಿನ ಭಾಜನಂ (ಬಾಧಪು. ೫-೩೦). 
[ಕೆೊಟಕ್ಕಿ 4 ನೆತ್ತರ್‌] 
ಕೊಟತಿಯಮ್ಮ (ನಾ). ಒಬ್ಬಾತನ ಹೆಸರು: ಕೊಟ್‌ಯಮ್ಮನ 
ಅಳಿಯಂ ಚಪ್ಪಯ್ಕುನ ಮಗಂ ಪುನ್ನಿ ಗೋಸಾಸಿ ಕೇಜ್‌ ಯಮ್ಮಾಡಿಸಿ 
(ಎಕ. ೪111, ಸೊರಬ. ೧೦೦-೬; 986 ?). [ಕೊಟ್‌? + ಅಮ್ಮ] 
ಕೊಟ್‌ ಮಾವು (ನಾ). ಕೊಳಕುಮಂಡಲದ ಹಾವು: ವಸು ಜ್ವ(ಜ) 
ರಯಿಂ(ಗಿ)ಸಿದೊಡೆ ಹೊಲೆಯರ ಮಸಣದ ಬೂದಿಯನೆ ಪೊಸುಗಲ್ಲದೊಡು 
ದ್ಧೂಳಿಸು ತಡೆಯದೆ ಕೊಟ ವಾವಿನ ಭಸಿತ ಮನನಿತಜಕೊಳೆ ತಜ್ಜ್ವರಂ 
ಪ್ರಶಮಿಸುಗುಂ (ರೋಕೋಪ. ೯-೨೦೬); ಚಳನಮತಿಗೆ ಧರ್ಮಮಂ 
ನಿರ್ಮ್ಮಳಮಪ್ಪಂತಾಗಿ ತಿಳಿಪುತಿರ್ದೊಡಮೆಂತುಂ ತಿಳಿಯದನಂಕುಟಿ 
ತಿಳಿಗುಮೆ ಕೊಟ್‌ ವಾವಿಂಗೆನಿತನೋದೆ ಯುಂ ಗಾರುಡಮಂ 
(ಸಮಪ. ೧೩-೭೩) ; ಕೊಟ್‌್‌ವಾವು ಗಾರುಡಮಂ ಕೇಳದಂತೆ ಕೇಳದಿರೆ 
ಬೇಸತ್ತು (ಧರ್ಮಾಮೃ. ೨-೧೦೨) ; ಮತ್ತಮಲ್ಲಿ ಕೊಟಕ್‌ವಾವಾಗಿ ಪುಟ್ಟ 
ಡೊಡೆ (ಬಂಹರಿ. ಕೊಟ್‌ ವಾವಿನ ತೂರ್ಯನ 
ವಿಷಮಲ್‌ಗುಂ ಗೋರಟಯ ಮೂಲಮುಂ ಪೂಸಲೊಡಂ 
(ಖಮದ. ೧೦-೬೮). [ಕೊಲ್ಕಿ + ಪಾನು] 
ಕೊಲ್‌ಸಳಕ್ಕದ (ನಾ). ಬಹಳ ಹೆಳೆಯ ಸಂಸ್ಕೃತ; ಪ್ರಚಲಿತವಲ್ಲದ 
ಸಂಸ್ಕೃತ: ಪಟಗನ್ನಡಂ ಪುದುಂಗೊಳೆ ಕೊಲಕಿಸಕ್ಕದಮಂ ತಗುಳ್ಳಿ 
ಜಾಣ್‌ ಕಿಡೆ ಮುತ್ತಂ ಮೆಟಸಂ ಕೋದಂತಿರೆ ಪೇಟ್ವಲ್‌ಗವಿಗಳ ಕವಿತೆ 
ಬುಧರನೆರ್ದೆ ಗೊಳಿಸುಗುಮೇ (ಕಾವ್ಯಾವ. ೫೫). [ಕೊಲಕ್ಕಿ * ಸಕ್ಕದ] 
ಕೊಟ್‌ಸುಸಿಲ್‌ (ನಾ). ಕೆಟ್ಟ ಸುರತ; ಹೀನವಾದ ರತಿ: ನೀಡ 
ಶಬರ ಚೇಟೀಚೇಟ ಪರಮ ದರಿದ್ರಾದಿಗಳ್‌ ನೆಗಟ್ಲ ಕೆೊಬ್‌ಸುಸಿಲೆಲ್ಲಂ 
ರಸಾಭಾಸಂಗಳೆಂದಜಕಿವುದು (ರಸರ. ೪-೨೫೯ ವ). 
[ಕೊಬಕ್ಕೆ + ಸುಸಿಲ್‌) 
ಕೊಟಸ್ಷಿಸಂಯ್‌, "ಕೋಲಸ್ತಿಸಟಸ್‌' ನೋ. 
|] ಕೊಟಕ್ಷಿಸೇಲ ್ನ, ಕೊಗ್ಗೆಸರು, ಕೊಗ್ಗೆ ಸರ್‌, ಕೊಗ್ಗೆ ಸಲು, ಕೊಳ್ಳಿ 
ಸಟ್‌, ಕೋಳ್ಳೆಸಆರ್‌, ಕೋಳ್ಲೆ ಸಜ, ಕೋಲೆ ಸಲಕ್ಕ್‌, ಕೋಟಕ್ಸೆ 
ಸಖ್ಯ (ನಾ). ಮಂದವಾದ ಕೆಸರು; ಅಜಿಗಿಜಿಯಾದ ಕೆಸರು: 
ಬಗ್ಗಡ: ಅನುರ್ದಿನ ಕೊಲಕ್ಕಿ ಸಜಕಾಜಕಿ ಸರೋವರಂ (ಉದ್ಭಟ.೯-೮೪)- 


೧೩-೩೩ ವ); 


ಕೊಲ್ತಲೆ ೨೨೨೧ ಕೋ, 


ಕೊಗ್ಗೆಸರು: ಹುಬ್ಬುಗಳು ಗಂಟಿಳ್ಳಿ ಕೊಯ್ದಾಡಿದರು. ಸಮರದ 
ಅೀವುದ್ದಿ ಕೊಗ್ಗೆ ಸರಾಗಿ ರುಧಿರದ ಹಬ್ಬವಾಗಲು (ಮೂಲರಾ. ೩-೪೯) ; 


'ಕೊಲ್ತಲಾ "ಕೊತ್ತ ಚಾ? ನೋ. 
 ಕೊಲ್ಟೂಬ (ನಾ). ಒಬ್ಬಾತನ ಹೆಸರು: ಕೊಲ್ಲೂ[ಬ]ನ ಪೊಲ[ಮುನ] 


ಸಾರ ಪರಿಮಳವಿರಲ್ಕೊಗ್ಗೆ ಸರ ಮೈಗೆ ಲೇಪಿಸಿ ಕೊಂಬ (ಷತಿಲ. ೧೬-೨೩). 
ಕೊಗ್ಗೆಸಲ್‌ : ಪೌರುಸದೇವನ ಲಲನೆಯಪಾಪದ ಕೊಗ್ಗೆ ಸಜಕೊಳ್‌ 


5 


ಕಾದುವೆಮೆನ್ನು ಸಂಚ್ಛೇದಿಸಿ ನಡವಾಗಳ್ನಿ ಬಟ್ಟಿ ಗೆಜಕಿನೆಜಕಮ್ಮೆ ಕಲಿಗಳ್ಳ 


(2) 


ನೆಂಟೋ (ಸೌ. x1-i, ೨೧-೬; 699). 


(ಪಾಕಾಂ. ಕಗ್ಗೆ ಸರೊಳ್‌] ಪಂಕಜದಂತಿರೆ ಪುಟ್ಟಿದಳೊಲನಿಂ (ಆದರ. | ಕೊಬಕ್ನಿಣ (ನಾ). ಅಜಿಗಿಜಿಯಾದ ಕೊಬ್ಬು, ನೆಣ: ಬಿಸಿಲ 
೧೪೭-೧). ಕೊಗ್ಗೆ ಸಲಿ: ನಡೆವುತ್ತ ಕೊಗ್ಗೆಸಜಲ್ಲಿ ಕಾಲ್ಗಳು | ಬೆಜ್ಜೆಯಂತೆ ಕರಗಿ ಕಜಂಪು ನಾಜುವ ಕೊಲಕ್ನಿಣನುಮಗುರ್ವಂ ಪಡೆಯೆ 
ಜಾಣ ನಡನಡುಗಿ (ಬಸಪು. ೧೦-೬); ಕೊಗ್ಗೆಸಜು ಕಡಿಖಂಡ | (ಶೀತಿಫು. ೭-೯೫ ನ). [ಕೊಟ್‌ + ನೆಣ] 


ಮಾಂಸದ ನೆಗ್ಗಿದೆಲುಗಳ ಶಸ್ತ್ರನಿಕರ (ನಿಭಾಗ. ೧೦-೫೬-೨೪). 
ಕೊಳ್ಳೆಸಂಸ್‌: ಬಂಡೆಂಬ ಕೊಳ್ಳೆ ಸಜಕೊಳಗೆ ಸಿಲ್ಕಿ ಜಿನುಗುವ ಮಜಕಿಗೆ 
ಸೌರಭ್ಮರಸದ ಕುಟುಕಿತ್ತು ಬಾಣಂತಿದುಂಬಿ ಮೆಜಕಿದವು 


10 


ಕೊಬ್ಬುಯ್ಯೆಲ್‌ (ಳಾ). ತುರುಗಾಳೆಗ (7): 


ದೋರದಬ್ಬೆಯ ಮಗಂ 
ಮಲ್ಲುಗಂ ಕೊಟ್ಲು ಯ್ಮುಲ್ಪರಿದು ತುಜುವುಂ ಕೆಜಕಿಯುಮಸಿಕ್ಸಿ ಸಿ ಕಾದಿ 
ಸತ್ತೆಂ (ಎಕ. x11, ಶಿವಟೂ, ೫೫-೨, 869). [೮ ಕೋಳ್‌ + ಫೆಯ್ಯ ಲ್‌ೆ 


(ಹಚಳಾ, ೩-೪೧); ಸಂಸಾರವೆಂದೆಂಬ ಕೊಳ್ಳೆಸಜ ತೊಳೆದವರು |ಕೊಟ್ಗೊ ಶಕ (ನಾ). ಒಂದು ವಂಶದ ಹೆಸರು (7): ಕೊಲಸ್ಟೋಕರೆ 
(ಖದ್ದೇಪು. ೨೨-೧೦). ಕೋಳ್ಕೆಸಂ್‌ : ಕೋಳ್ಳೆ ಸರ್ಮಡುವಂ ಗ[ರಿ]%ಯ್ಕೆ ನ ಖತಂ (ಇ. X1-i, ೨೪-೧೮ ; 897). ೧) 

ಪಾಲ್ಗಡಲೆಂದು ಕಂಡರಕಟ (ರಕ್ತಾಶ. ೬೯). ಶೋಳ್ನೆ ಸಕ್‌; ಮಿದುಳ ಕೊಲ್ಮಾದುಳ್‌, ಸೊಳ್ಮಿದುಳ್‌, ಕೊಳ್ಳಿದುಳು, ಕೋಟ್ಟಾದುಳ್‌ 
ಕೋಳ್ಗೆಸಜ ಹೊನಲಿಡುವ ರಕುತದ (ಹಚಕಾ. ೧೨-೩೪); ಪಟ್ಟಿ ದಾನೆಗಳು ತ (ನಾ). ಅಜಿಗಿಜಯಾದ ಮಿದುಳು; ಜಜ್ಜಿದ ಮಿದುಳು : ಸೆ 
ಕಣ್ಣೆ ಸೆದುವು ಮದದಿಂದ ಫುಟ್ಟಿಸುತಲ್ಲಿ ಕೋಳ್ಗೆಸಣ(ಕುರಾಸಾಂ. ೪-೭೧); ಕೋಟಕೊಳಲ್ಲುಗು:!ರ ಕೊ[ಪಾಕಾಂ. ಕೊ] ಬಕ್ಮಿದುಳ್ವೆರೆಸಿ ಮಸ್ತಕ 
ಜೊಂಡೇಳ್ಲ ಕಾಳ್ಮಿದುಳೆ ಕೋಳ್ಗೆಸಜ್‌ಂದ (ರಾಜಕೇ. ೫-೧೨೦ ವ). ಪಿಂಡದೆ ಮೌಕ್ತಿಕೋತ್ಯರಂ (ಪ0ರಾಮಾ. ೧೩-೪೪); ನೆತ್ತಿಯಿಂ 


ಕೋಲಸ್ಕಿಸೇಲ್‌, : ಅಗುರ್ವಿನ ಕೊಟಕಿನಾರ್ಪ ಕೋಟಕ್ಕಿಸಜ ಬಾವಿ 
ಯೊಳರ್ದೆ (ಆದಿಪು. ೨-೪೩); ಮಿದುಳ ಕೋಲಕ್ಕೆಸರೊಳ್‌ ಪೊಕ್ಕು ಪೊಕ್ಕು 

(ಗದಾಯು. ೬-೨೮ ವ). ಕೋಟೆ ಸೇಲ್‌: ಕುಳಿರ್ವಿಂದುವೆಂಬ ತಿಳಿ 
ಗೊಳೆಡೊಳಗೊಯ್ಯನೆ ಚಂದ್ರಿ ಕಾಂಬುವೆಂ ಕುಡಿಯಲೈಂದೊಳವೊಕ್ಕವು 
ಮರ್ದಿನ ಕೋಲಕ್ಷಿಸಜಕೊಳಟ್ಟುದೆನಿಸಿತ್ತು ನಿಭೃತ ಚರಣಂ ಹರಿಣಂ 
(ಕಾದಂಪೂ. ೨೮೬). [ಕೊಟ್‌ + ಕೆಸೇ್‌] 

ಕೊಲ್ತಲೆ "ಕೊತ್ತಲ? ನೋ. | 
ಕೊಲ್ತ ೨ ಲೆಸಳ್ಳ (ನಾ). ಒಂದು ಹಳ್ಳದ ಹೆಸರು : ಅಸ್ತಿ ಬನ್ನು ಕೊಟ್ಟಲೆ | 
ಪಳ್ಳದ ಅಲ ಟನ ಕರ್ಗಲ್ಲ ಒಳ್ಳೆ ಭಯ (ಮೈ ಆರಿ. ೧೯೧೯, ೧೦-೭; 900). 

(ಕೊಟ್ಟರೆ? + ಪಳ್ಳ) 


ಕೋ 


ಕೋ, (ಕ್ರಿ). ೧೧ ಮಣಿ ಮೊದಲಾದುವುಗಳನ್ನು ನೂಲಿನಿಂದ | 
ಏರಿಸು; ಪೋಣಿಸು: ಕೋ - ಸೂಕ್ರಪ್ರವೇಶೆಃ (ಪೋಣಿಸು) ” : 
(ಶಮಧಾ); ಇಂದ್ರೆನೀಲಮ ೦ ಮುತ್ತುಮನೋಳಿಯೋಳಿಯೊಳ್‌ 
ಕೋಡೆಲಲಿಕ್ಕಿದ ಮಾಲೆಯಂತೆವೋಲ್‌' (ಪಂಪಭಾ. 
ಒಪ್ಪಮಂ ಶಾಳ್ವಿದ ಮಕರಪತಾಕಾಳಿಯಿಂ ಕೋದು ದೇವಾಯಶನಂಗಳ್‌ 
» ೬ ರೆಂಜಿಸುತ್ತಿರ್ಪುವೆತ್ತಲ (ಉಾದಂಪೂ. ೨೯೬) ; ಮಾಲೆಗೋದವೋಲ್‌ 
ಸೊಗಯಿಪ ಪಂಚರತ್ನಘಟಮಾಲೆ ಪಳಂಚಲೆದತ್ತು (ಮಲ್ಲಿಪ ೧೨-೧೩೯); 
ಮುತ್ತಂ ಮೆಟಿಸಂ ಕೋದಂತಿರೆ (ಕಾವ್ಯಾ ವ. ೫೫); ರುದ್ರಾಕ್ಷೆಗಳ ಕೋವ 
ವಿಮಲ ಶಿವಲಿಂಗಕ್ಕೆ ರುದ್ರಾಭಿಹೇಕಮಂ ಮಾಳ್ಪ (ಣೆಬನು. ೩೪-೨೫). 
ತಿ. ಸಿಕ್ಕಿಸು; ಸೇರಿಸು: ರಥದ ಶಕೀಲ್‌" ಮುಜಾದಾಗಳೆ ಕೈಯನಲ್ಲಿ 
ಕೋದೆಸಗುವ ಸೂಕರ" (ಪಂಪಭಾ, ೧೧-೬೫); ಕೊಲಕೊಬ್ಬದಂಗಪತಿ 
ಬಿಲ್ಲೊಳೆ ಕೋದೆಳೆವಲ್ಲಿ ಗಂಡನಾಗಸೆ (ಗದಾಯು. ೩-೨೭); ಪೊಸಪೊದೆ 


೧೧-೮೧) ; 


5 
| 


ಈ 


ಕೊಲ್ಕಿದುಳ್‌ ಸೊಸೆ (ಜಗವ. ೯-೮೩), ಕೊಳ್ಳಿದುಳ್‌ : ನೈಂ 
ಮನ್ನೆಯರೆ ಕೊಳ್ಳಿದುಳಿಂ ಪೊಸಗಣ್ಣದಿಚ್ದೆಯಿಂ (ಎಕ. ೪111, ಸೊರಬ, 
೧೩೮-೩೯; ಸು. 1145). ಕೊಳ್ಳಿ ದುಳು: ಪೊಜಪೊಣ್ಮುವ ಕೆೊಳ್ಳೆದುಳು 
ಪೂದಳ್ಹಾಸು ರೆಸಾಗೆ (ಎಕ. 1111, ಸಾಗರ. ೧೫-೪೭; 1216). 
ಕೋಲ್ಕ್ಮದುಳ: ಕೋಲಕ್ಮಿದುಳುಂ ಬರ್ಕೆಯ ಕೊಳೆಯುಂ ಸೂಸಿದುವು 
(ಸಂರಾಮಾ. ೧೧-.:೦); ಪೆಣದ ಬೆಣಂಬೆ ಕೋಟಸ್ಮಿದುಳ ಕೋಟಕಿ ಸಜಕಿಲ್ವಿನ 
ಪರ್ವತಂ (ಜಗವಿ. ೩-೪೪); ಮುತ್ತುಗಳ್ವೆರಸು ಸೂಸುವ ಕೋಟ್ಕಿದುಳಿಂ 
ದಿಶಾಮುಖಂ *ಸಿಇಕಿಪೆಣೆದಿರ್ಜ್ದೆ ಕೆಯ್ಗೆಡಿಯ ಸಂದೆಣೆಯಿಂ (ನರ್ಧಪ. 
೭-೪೮); ಚಿಮಿಟಮಿಸುತಿರ್ಪ ಕೋಟಕ್ಕಿದುಳಿಂ (ಶೃಂಗಾರ. ೧-೮೯). 
[ಕೊಟ್‌ 4 ಮಿದುಳ್‌] 


ಬಳಿಕ ಬೆನ್ನನು ಳೆ.ನೀದು, ಕೈಕಾಲ್ಗಳನು ತೇಲಿಸಿ, ಹೊಳೆದಳು ಮಳೆಯ 
ಬಿಲ್ಲಿನ ಹಾಗೆ (ನಿತ. ೩೮-೧೩). ೩. ಚುಚ್ಚು; ತಿವಿ; ನಾಟಿಸು: 
ಆಡೆಯಂ ಕೋಣೆ [ಜಾಕಾಂ. ತೆಗಕ್ತುತುಂ ಮಿರ ಮಸಗುತುಂ 
(ಲೀಲಾವ.. ೫-೧೧೨) ; ಕನ್ನೊಂದು ಕಾಯ್ಬಿಂದರಿಯಂ ಕೋದೆತ್ತಿ 
ಕೋಡೊಳ್‌ ತಳರ್ನು (ಸೂಕ್ತಿಸು. ೩-೩೫); ಹೊಳೆಕೊಳೆವ ಕೂರೆಂಬಿ 
ನಲಿ ಕೋದನು ಗಜ ಮಸ್ತಕವ (ಕುವ್ಯಾದ್ರೋ. ೩-೭೪). ೪, ಕಟ್ಟು; 
ಬಂಧಿಸು: ಪರಿಣ ಬಂಡಿಯಂ ಕಾಲಿಂ 'ಕೋವರು ಮಣಲಂ ಸರವಿ 
ಪೊಸೆವರು (ಸೌ. 13-1, ೨೮೬-೧೮; 1190); ಉನ್ನತದ ನಾಶ 
ದಿಂದೆಂಶಕಂ ಕೊ:ಜಿಳೆಯೆ(ಜೆಬಪು, ೫೧-೧೯). ೫, ಸಿಕ್ಕು; ವಶವಾಗು : 
ತಳಾಅರ ಕೋಟಣ ಬಂದಿಯಲ್ಲಿ ಕಾಲ್‌ ಕೋದುದು (ಕಾವ್ಶಪಾ. ೧೨). 
೬. ಸೇರಿಕೊಳ್ಳು ; ಜತೆಗೂಡು : ಅಂತಿಂತುಗಳ್‌ ಪದಾಪೂರಣದೊಳ್‌ 
ಳೋವುವು (ಶಮ. ೩೧೮). 


ಪೆಗಲೊಳ್‌ ಕೋದ ಕೊಂಬು ಬಡಿಕೋಲ್‌ . . . ದೇಸಿಯನೊದವಿಸಿ [ದೇ. ॥ ತನಿ. ಮಲ, ಕೋ; ಕೊಡ. ಕೊಯ; ತೆಳು. 
ನಡೆದತ್ತು ದೇಂಟಿಗಾಣರ ತಂಡಂ (ಸೂಕ್ತಿಸು. ೩-೧೦೨) ; ವಿವಿಧ ಕೋವ, ಕ್ರೋನ; ಕೋಲಾ. ನಾಯ್ಕಿ. ಕೊಂಜ್‌ ; ಪರ್ಜಿ, 
ವಾದಕರೊಳಗದೊರ್ವನ ಹೆಗಲ ಹಣಕ್‌ವೊಂದ ತವಕಿಸದೆ ತೆಗ (| ಕೋಸ್‌) 


ಕೊಂಡು ತನ್ನೊಪ್ಸೈವ ಹೆಗಳಿನೊಳು ಕೋದು (ಸಾಳ್ಯಭಾ. ೪-೫೫); | 


ಕ್ಕೊ "ಕೊಳ್‌, ಸರಾ 


ಕೋಂಟಿ ೨೨೨೨ ಕೋಕ 


ಕೋಂಟಿ, ಕೊಟ್ಟ, ಕೋಟಿ, ಕೋಟ್ಟು ಕೋಟ್ಟಿ (ಫಾ) ಸೇನೆಯ! ಶ್ರೀಮದ್ದೆಡವ ಮುರಾರಿ ಕೋಟಿಕೋಳಾಹಳ ... ಶಿವಗುರು ಭಕ್ತಿ 
ಅಥವಾ ಪಟ್ಟಣದ ರಕ್ಷಣೆಗೋಸ್ಕರ ಕಟ್ಟದ ಭದ್ರವಾಡ | ಪಾರಾಯಣ (ಎಕ. ೪11, ಶಿವಮೊ. ೨೮-೭ ; 1೪0). 

ಗೋಡೆಯ ಆವರಣ; ಎತ್ತರವೂ ಬಲವತ್ತರವೂ ಆದ ಸುತ್ತು [ಕೋಂಟಿ + ಕೋಲಾಹಲ] 

ಗೋಡೆ; ಪುರಪ್ರಾಕಾರ; ಕಿಲ್ಲೆ;, ದುರ್ಗ: ಪೊಜಲ ಪಡುನಣ ಕೋಂಟಿಗಾವಲ್‌, ಕೋಟಿಗಾವಲ್‌' (ನಾ). ಕೋಟಿಯ ಕಾವಲು, 
ದೆಸೆಯ ಕೋಂಟಿಯ ಪೊಜಗಣ ದೆಸೆಯೊಳ್‌ (ವಡ್ಡಾರಾ. ೩೪-೧೭) |5 —ಕಾಫು; ದುರ್ಗರಕ್ಷಣೆ : ಪುರತ್ರಯದ ಕೋಂಟಿಗಾನಲ ಪಟುಭಟಿರ್‌ 
ಕೋಂಟಿಯ ಚೆಲ್ಕು ಪೊಗಖಲಜಬೆನಿಸಿರೆ ನೆರೆದುದು ನಭಮನೆಯ್ದೆ ಜತನವೆಂದು ನೇಮಿಸಿ (ಡೆಬಪ. ೪೨-೯). ಕೋಟೆಗಾವಲ್‌ : ಕೋಟಿ 
ಮಿಳಿರ್ವ ಪತಾಕಾವಳಿ (ಪಂಸಭಾ. ೪-೧೦); ಭಯದಿಂದಂಜನಚೋರಂ ಗಾವಲ ಭಟರ ವಿನಿಧಾಯುಧಂಗಳ (ಜೈ ವಿಭಾ. ೧೭-೨೯). 
ಪದಕಮನೀಡಾಡಿಯಾ ಪುರದ ಕೋಂಟಿಯಂ ತಿದ್ಯಾಥರಕರಣದಿ೩. [ಕೋಂಟಿ + ಕಾವಲ್‌] 


ಲಂಭಸಿ (ಧರ್ಮಾಮ್ಮ..೨-೧೨೭) ; ಮುಗಿಲ ಸಲೆ ವಿಸ್ತಾರೆದಿಂ ನೋಡಲಾ ಕೋಂಟಿಗಾಳಗೆ "ಕೋಂಟಿಗಾಳೆಗ' ಫೋ. 
ನಗರದೆ ಕೋಂಟಿಯೊಪ್ಪುವುದು (ಜೀವಂಸಾಂ. ೧-೩೮). ಕೊಟ್ಟಿ: |10 ಕೋಂಬೆಗಾಳೆಗ್ಗೆ ಕೋಂಟಿಕಾಳಗ, ಕೋಂಟಿಗಾಳಗ್ಗ ಕೋಟಿ 
ಪರಿತಂದು ಫೊಕ್ಕಣಸುವೊಡೆನ್ನ ಬೀಡು ಕೊಟ್ಟಿ ಮಜ್ಣುದು (ಧರ್ಮಾಮೃ. ಗಾಳಗ, ಕೋಟಿಗಾಳೆಗ (ನಾ). ಕೋಟಿಯ ಕಾಳೆಗ, ಯುದ್ಧ ಸ 


೬-೧೧೭) ; ನೀನೆಮಗೀಗ ಪಟ್ಟನ ಕಟ್ಟಿ ಸಾಗಿದರೆ ಕೊಟ್ಟವ | ಲಗ್ಗೆಯೊಟ್ಟಳದೊಳಿಟ್ಟಿ ಕನಾದುದು ಕೋಂಟಿಗಾಳೆ [ಪಾಠಾಂ, ಳ]ಗಂ 
ಮಾಡಿ ನಿಮ್ಮವರು ಬಾಗಿಲ ಹಾಕಿ ಇಟ್ಟು ಕೊಣಲ್ಲರೆ ಗುಂಡಿನೊಳಗೆ. (ಚೆಂದ್ರಪು. ಕ-೧೦೬) ;, ಕಂಡರಾ ಸಮಯದೊಳ್‌ ಖಳರು ಗಜಬಜಿಸುವಾ 
(ಹರಿಸಾಂ. ೨-೧೦೪); ಗಿರಿಕುಣೆರ ಕೊಟ್ಟಿ ಗಂಹರಗಳಲಿ ಕೋಹಿನಲಿ ಖಂಡಳಾದ್ಯ೦” ಕೋಂಟಿ(ಖಾಕಾಂ ಕೋಟ) ಗಾಳೆಗನನೀಗ ಕೈಕೊಂಡರ್‌ 
ಹಿರಿದು ಸೋಲಿಸಿ ... ಹಿರಣ್ಮಯಕೆ ಬಂದು ಬಿಟ್ಟಿರು ಪಾಳ್ಮಮಂ |15) (ಚೆಬಪ. ೪೨-೨೫). ಕೋಂಟೆಕಾಳೆಗೆ: ಅಸುರಮಾದುದು ಕೋಂಟಿ 
"ತುರಂಗ. ೧೯-೨೨). ಕೋಟೆ: ಕೊಲ್ಲಿಪಬ್ಗವ ನೊಭಮ್ಚಂ ಕಾಳಗಂ (ತ್ರಿಫವ. ೫-೯). ಕೋಂಟೆಗಾಳೆಗೆ : ಕವಿದಿಸುವಂಬು 
ಕ್ನೊಬಮ್ಚರಾದಿತ್ಯನನ್ಹೆಸಸಲಾ ಕಾಕರಾಸರುಮೆಟ್ಟು ಪೆರ್ಗುಂಜಿಯ ವಾರ್ದಿಸುವ ಕಕ್ಕಡೆ ಕುತ್ತುವ ಕೊಂತ ... ಲಗ್ಗೆಮಾಡುವ ಭಓಿಳೆಎಟ 
ಕೋಟಿಯಾನ್‌ ಕೋಹಿಸಿಬಿಟ್ಟು (ಎಕ. ೪1, ಸೊರಬ. ೧೪-೪; 800); ಕೊೋಟರೆಯನಾಳ್ತಿರೆ ನೀಳ್ಡುದು ಕೋಂಟಿಗಾಳಗಂ (ಪಷ್ರಷು. ೭-೭೪). 
ಇರ್ಕೆಯ ಕೋಟಿಯೊಪ್ಬರೆ ನೆಗಚ್ತಿಯ ಸ್ಟ್ಯರ್ಗಂ (ಧರ್ಮಾಮೃ. ೩-೨೩೧); ಕೋಟಿಗಾಳೆಗ: ಕೊಟೆಗಾಳಗದ ಪ್ರತಿಯೊಂದು ಅಂಗವನ್ನೂ 
ತ್ರಿಪುರದ ಕೋಟಿ ಬಲ್ಲಿತ್ತೆಂದರೆ ನೊಸಲಕಂಗಳಲುರುಹಿದನವ್ವಾ |20, ಕಣ್ಣಿಗೆ ಕಟ್ಟುವಂತೆ ಸಂಪೂರ್ಣವಾಗಿ ಚಿತ್ರಿಸಿದವನೆಂದಕೆ ವಿರೂಪಾಕ್ಟ 
(ಮಹಾದೇ. ೧೫-೩) ; ಕೈಮಾಡಿ ಕೊಂಡರು ಸುರರ ಕೆಎೀಟಿಗಳ ಪಂಡಿತನು ಒಬ್ಬನೇ ಒಬ್ಬ ಎಂದು ಹೇಳಬಹುದು (ಕರ್ಣಾಜ. ೪೬). 
(ಕುವ್ಶಾದ್ರೋ, ೧-೫೨). "ಕೋಟಿಗಾಳೆಗ' ಪರಾ. ಕೋಟಿ : ಕೋಟಿಗಾಳೆಗ: ರಸನಾದಿಯಂತೆ ಕೊಲ್ಲಿನುತ್ತುಂ ... ಕೋಟಿ 
“ಕೋಟಿ (ಕೋಂಟಿ, ಕೊಟ್ಟ) - ಕೋಟ್ಟ, ಕೋಟಿ” (ತದ್ಯಕ್ಕೋ. ೯). ಗಾಳೆಗದಂತೆ ಪತ್ತೆನುತ್ತುಂ (ಧರ್ಮಾಮೃ. ೨-೭೧). [ಕೋಂಟಿ ಕಾಳೆಗ] 
ಕೋಟ್ಟೆ: ಮಹಾರಾಜರುಂ ಬಾಣರಸರುಂ ಸೋರೆಮಟ್ಟ ಕೋಟ್ಟಿಂ| |ಕೋಂಟಿವಜಕೆ (ನಾ). ಕೋಟಿಯಲ್ಲಿ ಬಾರಿಸುವ ಒಂದು ಬಗೆಯ 
ಯಿಟ್ಟಲ್ಲಿ(ಎಇ, ೫21೪, ೨೬-೫; 885). 23| ಚರ್ಮವಾದ್ಯ, --ನಗಾರಿ: ಬಿಡದೆ ಕೂಗುವ ಪಹರೆ ತಿರುಗುತಿಹ 
ಕೋಂಟಿಕೊತ್ತಲ ಆ ಕೊಟಿ. ಮತ್ತು ಅದರ ಮೇಲಿರುವ ಪಂಜುಗಳ್‌ ಗಡಬಡಿಪ ಕೋಂಟಿವ ಆಕ ದನಿಗೆಯ್ವ ಪೆಟಲುಗಳ್‌ 
ಬುರುಜು: ಕೋಂಟಿಕೊತ್ತಲಗಳನ್ನು ಹೊಸಹೊಸ ಭದ್ರತೆಗಳ ಭ್ರಾಂತಿ (ಚೆಬಪು. ೪೨-೧೦). [ಕೋಂಟಿ + ಪಜಕ್ಕಿ) 
ಯಿಂದ ಜೀರ್ಣೋದ್ಧಾ ರಮಾಡಿಕೊಳ್ಳು ತ್ತ ತ್ರ (ಮಂತ್ರಶ. ೬೯). ಕೋಕ, (ನಾ). ೧. ಜಕ್ಕವಕ್ಕಿ; ಚಕ್ರವಾಕ: “ಕೋಕಃ, ಚಕ್ರಃ, 
[ದೇ. ॥ ತಮಿ. ಕೋಟ್ಟೈ ಮಲ ಕೋಟ್ಟ; ತುಳು. ಕೊಡ, ಚಕ್ರವಾಕಃ, ರಥಾಂಗಃ- ಈ ೪ ಜಕ್ಕವಕ್ಕಿ* (ಹಲಾಯು. ೪೧-೯೧); 
ಕೋಟಿ; ತೆಲು. ಕೋಟ. / ಚತ a) 30, ಕೋಕಂ ಶೋಕಂ ಪಡೆಯೆ ,.. ರಂಜಿಸಿತಿರುಳ್‌ (ಪುಷ್ಪಪು. ೮-೧೩) ; 
ಕೊಲಂಟಿಕಾಳಗ "ಕೋಂಟಿ ಗಾಳಿಗ' ನೋ. ಏರಹಂ ಕೋಕಂಗಳೊಳ್‌ (ಡಕಕು. ೬-೪); ಅಲ್ಲಲ್ಲಿ ಕರಂ ಸಿಂದು 
ಕೋಂಟಿಕಾಖ್ಕ ಕೋಟಿಗಾಅ (ನಾ). ಕೋಟಿಯ ರಕ್ಷಕ. "ದಿಗರಿ | ನೆನೆಮು ಸುಯ್ದುದು ಕೋಕಂ (ರಾಜರೇ. ೧೧-೧೭). ೨. ತೋಳ; 
ಗೋಂಟಿಕಾಅ' ಪಠಾ. ಕೋಟೆಗಾಜ : ಬೇಡ ಕೋಟೆಗಾಣರನು | ಈಹಾಮೃಗ : “ಆರಣ್ಮಶ್ವಾ, ಕೋಕಃ, ಈಹಾಷ್ಟುಗಃ, ವೃಕ - ಈ ೪ 
ತರಲಾಗದು (ಸೌಇಎ. ೧೯೩೬೧, ಮಂಗಳೂರು. ೩೩೬-೯ ; 1450). ತೋಳಂ?” (ಹಲಾಯು. ೩೮-೭೫); ಬಲೆ ಪಟವ ಕೋಕನಂತೊರ್ವ 
(ಕೋಂಟಿ + -ಕಾಜ] 85, ವನಪಾಲಕಂ ಪೋಗಿ ದೇವೇಂದ್ರನಂ ಕಂಡು (ಸಂಪಭಾ. ೫-೯೩ ವ). 
ಕೋಂಬೆಳೋಲಾಹಲ, ಕೋಟೆಕೋಲಾಹಲ, ಕೋಟಿಕೋಳಾಹಳ ೩, ಕೋಗಿಲೆ; ವಿಕ: ಉುಕಿಲ್ವ ನಲಿವ ಕೋಳದಿಂ (ಜಂಪಭಾ. ೧-೫೮). 
(ನಾ). ೧. ಶತ್ರುವಿನ ಕೋಟಿಯಲ್ಲಿ ಕೋಲಾಹಲವನ್ನು ಎಬ್ಬಿಸು ೪. ಕಪ್ಪೆ; ಭೇಕ. ೫. ಖರ್ಜೂರದ ಮರ. ೬. ಹಲ್ಲಿ; ಗೌಳಿ. 
ವವನು; ಒಂದು ಬಿರುದು: ಕೋಂಟೆಕೋಲಾಹಲನೆನಿಪೀ " ಬಿರುದ ೩. ಮರ; ವೃಕ್ಷ. ಠ೮. ಶ್ರೇಷ್ಠ ; ಉತ್ತಮವಾದುದು. ೯. ಕಾಮ 
ನಾಂತು ರಾರಾಜಿಸಿದಂ (ಕಳನೃ. ೨-೨೨). ಕೋಟೆಕೋಲಾಹಲ: ಶಾಸ್ತ್ರವನ್ನು ಬರೆದ ಒಬ್ಬ *ನಂಡಿತನ ಹೆಸರು. "ಕಕ್ಕೋಕ', 
೦. ಪ್ರತ್ಮರ್ಥ್ಧಿಧರಣೀಪಾಲ ಕೋಟೆಕೋಲಾಹಲಾಭಿಧಃ (ಎಕ. 111, ೪ (ರ ಸ್ತ್ರ) ಪರಾ. ಕ್ಷಿತಿಜಡೊಳು ಖರ್ಜೂರದೊಳು ಕೋಳನೊಳು 
ಶಿವನೊ. ೨-೩೦ ;-1641). ೨. ಕಂಠೀರವ ತರಸರಾಜೀಂದ್ರತ ಸೈನ್ಯ ಭೇಕತತಿಯೊಳು, ರಥಾಂಗದೊಳು ಜೈೇಸ್ಕೆಯೊಳು ಕೋಕಮಕ್ಕು? 


ದಲ್ಲಿದ್ದ ಒಂದು ಕೋವಿಯ ಹೆಸರು: ಕೋಟಿಕೋಲಾಹಲ ಕಲರ (ಜುಂಗರಾ, ೧೫೨-೫೮) ; * ತರುಖರ್ಜೂರನನಶ್ಚ ಚಕ್ರಯುಗಬೇಕಂ 
ಭಪ್ರನು ಲೂಟಿಯ. ಳಣ ಭೈರವನು ಮಾಟಸ ರಂಗನಾಥನು ಶ್ರೇಷ್ಠಮುಂ ಕೋಕಮಕ್ಕು?' (ನಾನಾರ. ೧೨೯). [ಸಂ.] 
ವೈಡಿಭಟಕುರುಪಟದ ಬಲುಗೋವಿಯಿಹುವು (ಕಂ ನಭ ೬-೧೪). | | (ವಾ). ಒಳಗಿನ ತೆಳು ಪದರ ಅಂಟಕೊಂಡಿರುವ ಅಡಕೆ; 
ಕೋಬೆಕೋಳಾಹಳೆ: ೧, ಶ್ರೀಮದ್ದೆಡವ ಮುರಾರಿ] ಇೇಳುಆಡಕೆ: ಗೋಟಡಿಕೆಗಿಂತ ಕೋಳಕ್ಕೆ ಬೆಲೆ ಕಡಿಮೆ (ರೂ$). 


ಕೋಟಿಕೋಳಾಹಳ (ಮೈಆರಿ. ೧೯೪೩, ಓ೧ ೫; ಸು. 1546); [*- ಮಳಾ, ಖೋಳಾ, ಖೋಖಾ) 


ಕೋಕಕಟ್ಟಳೆ 


ಕೋಕಕಟ್ಟಿಳೆ (ನಾ). ಕಕ್ಕೋಕಶಾಸ್ತ್ರದ ನಿಯಮ; ಕಾಮಶಾಸ್ತ್ರದ 
ಸೂತ್ರ: ಎಲ್ಲಿ ನೋಡಲು ಭರತ ಕೋಳಕಟ್ಟಿಳೆಗಳನು ಸೊಲ್ಲಿಸುವ 
ಬೆಲೆವೆಣ್ಗಳು (ಪ್ರೌಢರಾ. ೬-೮). [ಕೋಕ + ಕಟ್ಟಳೆ) 
ಕೋಕನದ (ನಾ). ಕೆಂಪುತಾವರೆ; ಕೆಂದಾವರೆ: *ಆರುಣಾಬ್ದಮಿನೆ 
ಕೋಕನೆದಮೆನಲ್‌ ಕೆಂಫುದಾವರೆಯಕ್ಕು ೫ (ಮೆಂಗರಾ. ೧೨೪-೧೬); 
ಆ ಕಾಂತೆಯ ಮೃದುತಳ ಪದ ಕೋಳನದೆಂ ತನ್ನ ರುಚಿಯಿನೊದವಿಸಿ 
ರಾಗೋದ್ರೇಕಮಂ (ಮಲ್ಲಿ. ೩-೫೭); ರತ್ನರಾಜಿ ಶೋಣಾದ್ರಿಗೆ 
ಪೂಗೊಳಕ್ಕೆ ನವಕೋಕನದೆಂ (ಉದ್ಭಟಿ. ೧೦೯೬). ಹಂ.) 
ಕೋಕನದಗರ್ಭ (ನಾ). ತಾವರೆಯಲ್ಲಿ ಹುಟ್ಟಿದವನು; ಬ್ರಹ್ಮ: 
ಕೊೋಕನದಗರ್ಭಸಿಂ ವಾಲ್ಮೀಕಿಯೆ ಕಪಿ ಮುನಿನಿಕಾಯದೊಳ್‌ 
(ಜಗವಿ. ೧-೩). [ಕೋಕೆನದ 4 ಗರ್ಭ) 
ಕೋಕನದಜಠರ (ನಾ). ಹೊಟ್ಟಿಯ ಮೇಲೆ ತಾವರೆಯನ್ನುಳ್ಳ 
ವನು; ವಿಷ್ಣು : ಕೋಕೆನದಜಠರನಂ ನಿರ್ವ್ಶಾಕುಳಿಮಿಂತೆಂದು ಧರ್ಮ 
ತನಯಂ ನುಡಿದೆಂ (ಪಂಪಭಾ. ೯-೧೪). [ಕೋಕೆನದ + ಜಠರ] 
ಕೋಕನದಪ್ಪದ್ದಿಷ(ನಾ).- ಕೋಕನದ ವೈರಿ ೧: ದಿನನಾಥಾಲಯ 
ಲಗ್ಗೆ ದೊಳ್‌ ಕುಜಬುಧತ್ರಿಂಶಾಂಶಮಾದಂದು ಕೋಕನದ ಪ್ರದ್ವಿಷನಲ್ಲಿ 
ಕೂಡೆ ಪುರುಪಾಚಾರಾಢ್ಮೈ(ಜಾತತಿ.೨೨-೬).[ ಸಂ. ಕೋಕನದಪ್ರದ್ವಿಷ್‌] 
ಕೋಕನದವೈರಿ (ನಾ). ೧. ಕೆಂದಾವರೆಯ ಶತ್ರು; ಚಂದ್ರ: (ಕ). 
೨. [ಛಂದ) ಒಂದು ಅಕ್ತರಗಣ; ಭಗಣ: ಕೋಕನದೆ ವೈರಿ 
ದಿನಪಂಗಾ ಕಡೆಗೆ ವಾಯು ಬರೆ ಕೇಳಾ ಕಮಲಲೋಜಚನೆ ಪೆಸರ್‌ 
ಸಾಕಿಗನಿನಾದುದುದಯಂ (ಛಂದೋಂಬು. ೨-೫೦) [ಕೋಕನದೆ + ವೈರಿ] 
ಕೋಕವಮ (ನಾ). ಒಂದು ಬಗೆಯ ಹುಳಿ ಹಣ್ಣು; ಆಮಸೋಲು; 
ಉಂಡೆಹುಳಿ (ಕರಾ) : ಮುಂಬಯಿ ೨೮ ಮಣದ ಖಂಡಗದ... 
ಜೀನಸುಗಳು ೧, ಆಮಸೂಲ (ಕೋಕಮ); ೨ ಕವಡಿ (ಮುಂಬವ್ಕಾ. ೧೨೧). 
[+ ಮರಾ. ಕೋಕರ್ವ] 
ಕೋಕರ (ನಾ). ಒಬ್ಬಾತನ ಹೆಸರು: ಬಳಗಾಜರ ಕೋಕರಂ 
ಪುನುವಲವಳ್ಳಿ ಯಲಿಲ್ಲು ಪುಯ್ಕಲಂ ಪರಿದು ಮಾರ್ಬ್ಬಲಮಂ ತಲ್ಲಿಆಿದು 
ಸ್ವರ್ಗ್ಗಾಲಯಕ್ಕೆ ಸನ್ಹಂ (ಎಕ. ೪111, ಸೊರಬ. ೫೩೦-೫; 979). [2) 
ಕೋಕಶಾಸ್ತ್ರ (ನಾ). ಕೋಕನೆಂಬ ವಿದ್ವಾಂಸನಿಂದ ರಚಿಸಲ್ಪಟ್ಟು 
ದೆಂದು ನಂಬಲಾದ ಶಾಸ್ತ್ರ; ಕಾಮಶಾಸ್ತ್ರ: (8). 
[ಕೋಕ * ಶಾಸ್ತ್ರ] 
ಕೋಕಿ (ನಾ). ಹೆಣ್ಣು ಚಕ್ರವಾಕ ಪಕ್ಷಿ: ಹೆಣ್ಣು ಜಕ್ಕವಕ್ಕಿ: 
ಕುಜಿಯಲೊಲ್ಲಪು ಸವಿಲ್‌ ಚೆರೆಯಲೊಲ್ಲವು ಕೋ (ಜೈವಿಭಾ.೧೯-೩೩); 
ಕೋಗಿಲೆ ಗಿಡಗ ಕೋಕಿಗಳ್‌ ಕಬ್ಬಾರೆ ಪದ್ದು ಪೆಣ್ಣಂಚೆ (ಸಿದ್ದಕಾ. | 
೬೨೩೩) ; ಶಿವನ ಊರುನಂಡದಿಂದಾದ ಬಾಳೆಗಳು, ಹರನ ಸ 
ದಿಂದಾದ ಕೋಕಿಗಳು (ಶರಚ. ೨೮). (ಸಂ. ಕೋಕ) | 
ಕೋಕಿಲ, ಕೋಕಿಳ (ನಾ). ಕೋಗಿಲೆ; ಪರಪುಟ್ಟ; ಪಿಕ: 
“ಪಡಿಯಜವಕ್ಕಿಯೆನಲೈ ಕೋಕಿಲನಕ್ಕುಂ” (ರನ್ನಕಂ. ೬); ಬಿರಯಿಯಂ 
ಮತ್ತಾಳಿನೀ ಕೋಕಿಲ ಧ್ವನಿಯಿಂದಂಜಿಸುತುಂ (ಳಾಡಂಉ. ೭೮೧) ; 
ನಿಯೋಗಿಗಳೆಂಬ ಮೃಗಂಗಳಂ ಭಯಂಗೊಳಿಸಿದುದುತ್ಯಕೀರ ಮದ 
ಕೋಕಿಲ ಗರ್ಜಿತ ತರ್ಜಿತಂಗಳಿಂ (ಅಜಿಪು. ೬-೨೩); ಕೊ ಕಿಲಂ| 
ಕೊನರೆಂ ಕರ್ಚೆ ತೊಹಳ್‌ ಸರಂಗೆಡೆದುದು (ಅನಂಪು. ೬-೭೨); | 
ಕೋಕಿಲಂಗಳ್‌ ಕೊರಲ್ಪಿಅಪು: ಮಾಡೆ (ಭಾವಟಿಂ. ೪-೧೭). ಕೋಳಿಳ; 
*ಏಕಂ ಕೋಕಿಳಂ ಕಳಕಂಠಮನೃಭೃತಷುಸ್ಮ ಪುಷ್ಟ ಂ ಕೋಗಿಲೆಯದೆ 
ನಿಕ್ಕುಂ ೫ (ಮಂಗಳಾ. ೫೦-೩) ; ವಕ್ರವಾಕ್ಮಂ `ಕೋಕಿಳಂಗಳೊಳಲ್ಲದೆ 
.. ೬ ಜನೆಂಗಳೊೊಳಿಲ್ಲ (ಜಗವಿ. ೨-೧ ವ). 7ಸಾ.) 


ಪಿ.೨.೨೩ 


0 


25 


93 


40 


45 


ಕೋಗಳಿ: 


ಕೋಶಿಲತಂತ್ರೆ (ನಾ). (ಕೋಕಿಲೆಯಂತೆ) ತನ್ನ ವಸ್ತುವನ್ನು 
ಹೆರವರು ಕಾಹಿಯವಂತೆ ಮಾಡುವ ಯುಕ್ತಿ, --ಚಮತ್ಶ್ಕಾರ: 
ಶ್ರೀನಿವಾಸಮೂರ್ತಿಗಳು ಗ್ರುಂಥಲೇಖಿನಕ್ಕೆ ಮೊದಲು ಮಾಡಿದ ಕಾಲದಲ್ಲಿ 
ಕೋಕಿಲತಂತ್ರ ಕನ್ನಡ ಸಹಿತ ಲೋಕದಲ್ಲಿ ಇನ್ನು ಮೊದಲಾಗಿರಲಿಲ್ಲ 
(ಮಹಾಗ. 1 ಪ್ರಸ್ತಾವನೆ.). (ಕೋಕಿಲ + ತಂತ್ರ) 
ಕೋಕಿಲನಿನದ (ನಾ). ಕೋಗಿಲೆಯ ಧ್ವನಿ, ಇಂಚರ: *ಫೆಗಿಲ್‌ 
ಪುಗಿಲೆನಿಪಾಲಾನವೆರಿ ಕೋಕಿಟನಿನೆದಂ* (ಡತುನಿ. ೯೫). 
(ಕೋಕಿಲ + ನಿನೆದ] 
ಕೋಕಿಲಪ್ತಿಯೆ (ನಾ). [ಸಂಗೀತ] ಒಂದು ತಾಳದ ಹೆಸರು: 
ಅನವೆಗಳೊಳು ಚಂಡತ್ತುಟ... ಕೋಕಿಲಪ್ರಿಯ . * * ಜಯಾಳವೆಂಬಿವು 
ಮೊದಲಾದ ನೂಜಃಂಟು ತಾಳಂಗಳುಂ (ವಿಬೀಕ. ೨೩೫). 
[ಕೋಕಿಲ * ಪ್ರಿಯ) 
ಕೋಕಿಲಿಸ್ಟನೆ (ನಾ). - ಕೋಕಿಲನಿನದ: ಅನುಲೇಪಾತಿಶಯ 
ಪ್ರಭಾವದಿನಿತಾಂಗೋಪಾಂಗಮುಶ್ಯೋಕಿಲಸ್ವನ ಲೀಲಾ ಅಲಿಕೋರು 
ಚಾರುನಿನದಂ (ಸುಕುಮಾ. ೫-೩೬). [ಕೋಕಿಲ ಸ್ವನ) 
ಕೋಕಿಲಾಕ್ಷ (ನಾ). ಕೊಳಗುಳಿಕೆ ಗಿಡ; - ಇಕ್ಸುಗಂಧೆ : *ಇಶು 
ಗಂಧಾ, ಕಾಂಡೇಕ್ಷು, ಕೋಶಿಲಾಕ್ಷಟ, ಇಕ್ತುರ!, ಕ್ಷುರಃ -ಈ ಜಕೊಳ 
ವಂಕೆ ಹೆಸರುಗಳು.” (ಸಿದ್ಧಾಂತಿ. ೧೧೯). [ಸಂ.3 
ಕೋಕಿಲಾರವ (ನಾ).- ಕೋಕಿಲನಿನದ : ಕೋಕಿಲಾರವಮಜು'ಬೀರ 
ಮದ್ದಳೆಯ ನಿಸ್ವನಮಾಗಿರೆ (ಚಂದ್ರಫ. ೭-೪೨). [ಕೋಕಿಲ + ಅರಬ] 
ಕೋಕಿಲಾಸನ (ನಾ). [ಯೋಗ] ಆಸನಗಳಲ್ಲೊಂದು: ಮುಖ್ಯವಾದ 
ಕೆಲವು ಆಸನಗಳು .- ೧. ಉತ್ಪಾನಾಸನ , . . ೪೬, ಕೋಕಿಲಾಸನೆ... 
೭೯. ಭೈರವಾಸನ ಇತ್ಮಾದಿಗಳನೇಕವಿವೆ (ಭಾರದ. ೧೬೭). 
(ಕೋಕಿಲ + ಆಸನ] 
ಕೋಕಿಲೆ (ನಾ). ಕೋಕಿಲ: *ವಸಪ್ರಿಯಃ, ಪರೆಭೃತಃ, ಕೋತಕಿಲಃ, 
ವಿಕಟ -ಈ ೪ ಕೋಶಿಲೆ * (ನಾರಾ. ೧೧೪). [ಸಂ. ಕೋಕಿಲ] 


'ಕೋಳಿಳೆ "ಕೋಕಿಲ ನೋ. 


ಕೋಕಿಹಾರಿಕೆ (ಬಾ). (?) : ಕೈಯಣ ಗಿಂಡಿಯು ಕೊಂಕುಳ ಪೆಟ್ಟಿಗೆ 
ಕಲ್ಲಿಯಿಹುದು ಶಲಕಟ್ಟು ಬಯ್ಕಿಗಳೆಂಬವು ಪರಿಪರಿ ನೋಡಲು 
ಕೋಕಿಹಾರಿಕೆ ಜಳವಟ್ಟು ಹ್ಞಾನವು ಇಲ್ಲವು ಪ್ರಸ್ತದ ಮನೆಯೊಳು 
ಹೋಳಿಗೆ ತುಪ್ಪವು ಗಬಕು` ಧ್ಯಾನವಿಲ್ಲವು ಮೌನವಿಲ್ಲವು ಯೆಮನ 
ಕೈಯಿಂದಾ ದುಬುಕೆ (ಚಿದಾಕೋ. ೪೨-೪). [?) 

ಕೋಕೋ (ನಾ), ೧. ಪಾನೀಯ ಮೊದಲಾದುವುಗಳಿಗೆ ಉಪ 
ಯೋಗವಾಗುವ ಬೀಜಗಳನ್ನು ಕೊಡುವ ಒಂದು ಜಾತಿಯ ಗಿಡ. 
೨. ಕೋಕೋ ಬೀಜದಿಂದ ಮಾಡಿದ ಪಾನೀಯ : ಕಾಫಿಗೆ: ಬದಲು 


ಕೋಕೋ ತಂದು (ರೂಢಿ). [+ ಇಂ, cocoa] 


(ಕೋಗಳಿ, ಕೊಂಗಳ್ಳಿ, ಕೊಗಳಿ, ಕೊಗಳೆ, ಕೊಗೆಟು, ಕೊಗುಳಿ 


(ನಾ). ಒಂದು ಸೀಮೆಯ ಹೆಸರು. ಔ ಈಗಿನ ಬಳ್ಳಾರಿ ಜಿಲ್ಲೆಯ 
ಕೋಗಳಿ: ಶ್ರೀಮತ್‌(ಕೇ) x [ಕ]ಜ್ಜಂ ಬಬ್ಲಹನ- ದಯೆ[ಯಿಂ] 
[ಕೋಗ)ಳಿಯಾಯ್ನೂಜುಮಂ ಮಾಸಿಯವಾಡಿ(ನೂಜ]ನಾಲ್ವತ್ತುಮ 
ನಾಳುತ್ತಮಿರ್ದು (ಸೌಇಇ. ೫1-, ೨೨-೭ ; 897); ಸ್ವಸ್ತಿ ಶ್ರೀಮತು 
ನಾಲ್ಕು ಯು ಗದ ಪೊಳಲು ಕೋಗಳಿಯ ಚಿತ್ರ ಕಾ 
(ಸೌಇಇ. ೫-, ೮೬-೫೦; 1050); ನೊಳೆಂಬವಾಡಿ ಮೂಪತ್ತಿರ್ಚ್ಚಾ 
ಸಿರಕ್ಕಂ ಹಿಖಾಮಣಿಯೆ. ನ್ರಿಯುಂ ಕೊೋಗಳಿಯಯ್ನೂಜಕಂ ಮೊದಲೆನ್ಸಿ 
ನೆಗಣ್ಜ ರಾಜಧಾನಿಪಟ್ಟಿ ಇಂಗಳ ಚಕ್ರವ್ತ್ರೀ ಕೋಗಳಿಯ 
ಪೆರ್ಮ್ಮೆಯೆಂತೆಂನಡೆ (ಸಣಣ. 10-22 ೩೧೭೨೨೭೩; 13ನೆಯ ಶತ). 


ಕೋಗಿಯೂರ್‌ 


ಕೊಂಗಳ್ಳಿ: ಕೊಂಗಳಿಯಯ್ನೂ ೦ ಕದಂಬಳಿಕೆ ಸಾಸಿರಮುಂ 

ಬಲ್ಜಕುನ್ನ ಮೂನೂಜುಂ (ಎಕ. 2೭, ದಾವಣ. ೨೦-೪; 1045). ಕೊಗಳಿ: 

ಗು]ಳಿಯನಾಳ್ವ ಕ್ರ್ರೌಂಡನೆಂಬರಸಂಗೆ (ವಡ್ಡಾ ರಾ. 
೧೧೬-೧೫) ; ಇರ್ಮ್ಮಡಿ ನೊಟಂಬಂ ಬಣ್ಲಕುಂದೆ ೩೦೦ ಕೊಗಳಿ ೫೦೦ 
ಕದಂಬಳಿಂಗೆ ಸಾಸಿರವುಮನಾಳುತ್ತವಿರೆ (ಎಕ. ೩1, ದಾವಣ. ೧೯-೪; 
100). ಕೊಗಳೆ: ಈಶಾನ್ಯ ಕೊಗಳೆಯ ಹಾಳ ಹೊಲವೇರೆಯ 
ಹಳ್ಳ ದಿಂ(ಸೌಇಇ. 1-1, ೨೨೮-೧೫;1155). ಹೊಗಟಳಿ: ಪಡೆವೋಗಿ 
ಕೊಯತ್ತೂರಿಜಕಿದಲ್ಲಿ ಕೊಗಟ್‌ಯ ಒಶ್ಶಲ್‌ ಶ್ರೀಎರ್ಮ್ಮೆಯರ ಮಗ 
ಬೊಲ್ಬಗಂಗ. ಗಾಮುಣ್ಣ ನಿಜಕಿದು ಬಿಟ್ಟಿನ್‌ (ಎಕ. ೫, ಬೌರಿಂಗ್‌. 
೧೩-೪; 690). ಕೊಗುಳಿ; ಮೇಲಿನ "ವಡ್ಡಾರಾ.' ಪ್ರಯೋಗದ 
ಪಾಠಾಂತರವನ್ನು ನೋಡಿ. 

ಕೋಗಳಿ ಗೆಡಿಂಬ - ಕೋಗಳಿಯ. ಸುತ್ತಮುತ್ತ ಪ್ರಚಾರ 

ದಲ್ಲಿದ್ದ ಒಂದು ಅಳತೆಗೋಲು: ಬಡಗಲು ಕೋಗಳಿಗಡಿಂಬದ 
ಉತ್ತಿ ಎಸ್ಟವಪ್ಪೆರೆಯ (Man. IX-i, 390-99; 1147). . (2) 

ಕೋಗಿಯೂರ್‌ (ನಾ). `ಒಂದು ಊರಿನ ಹೆಸರು: ಕೋಗಿಯೂರ 
ಬಯಿಲೊಳ್ಳಾಳ್ಗಿಟ್ಟು ಕೊಣ್ಣೆಯ್ದಿದಂ (ಎಕ. ೩1೪, ಎಡತೊ. ೩೧-೮; 906). 

[ಕೋಗಿ? + ಊರ್‌) 

ಕೋಗಿರು "ಕೋಗೀರು' ನೋ. 

ಕೋಗಿಲು "ಕೋಗಿಲೆ? ನೋ. 

ಕೋಗಿಲೆ, ಕೋಗಿಲು" (ನಾ). ಎ. - ಕೋಕಿಲ: *ತಾಮ್ರಾಕ್ಷಃ- 
ಕೋಗಿಲೆ” (ಓಷಧಿ. ೬೭) ; ಕೋಗಿಲೆ ಚಾದಗೆ ಪೋದಗೆ ಮೂಗಿಗಲಿಂ 
ಜಂಚೆಕೊಂಚಿ . . . ಬಲಾಕೆ ಲಾವುಗೆ ಸೇನಂ (ಕಾವ್ಯಸಾ.೧ಂ೪*೪ ಶೂದ್ರಕ); 
ಮಾವಿನಂಕುರಮನೆ ಕರ್ಚಿ ಬಿಡ್ಡಟಿಪ ಕೋಗಿಲೆ (ಪಂಪಭಾ. ೫-೧೧) ; 
ಪುರುಡಿಪ ಕಾಗೆಯುಂ ನಲಿವ ಕೋಗಿಲೆಯುಂ ತೊಆಕಿದೆಯ್ದೆ ವೈರಮಂ 
(ಧರ್ಮಾಮೃ. ೩-೯೦); ಗಳಹುವರಗಿಳಿನಿಂಡಿನಲಿ ಹೆಕ್ಕಳಿಸ ಕೋಗಿಲೆಗಳಲಿ 
(ತೊರರಾ. ೧-೯-೧೧) ; ಕಾಗೆ ಕರಿದಾದರೆ ಕೋಗಿಲೆ ಆದೀತೆ (ಗಾದೆ). 
೨. ಒಂದು ಜಾತಿಯ ಹುಳು: ಕಟ್‌ಯ ಬಾಟುಕಮುಮನುಜ್ಜ್ಮ್ಯಳ 
ಲವಣಸಮೇತಮಿಕ್ಕು ಸುಂರಿಯಸರೆದಾಗಳೆ ನಸ್ಕಾಂಜನವಿಧಿಯಿಂದಲೆಗುಂ 
ಕೋಗಿಲೆಯನಡಸಿ ಮೆಲ್ಹಾ ವಿನಮಂ (ಅಶ್ವಕಾ. ೧೧-೩೪); ಕೋಗಿರೆಯಂ 
ತಿಂದ ಕುದುರೆ ಮೇಲುಸುರನಿಕ್ಕುವುದು (ಅಶ್ವವೈ. ೧೨-೨೦ ಟೀಕು). 
೩. ಜಾನುವಾರುಗಳಿಗೆ ಬರುವ ಒಂದು ಬಗೆಯ ರೋಗ: ನೆರೆ 
ಪಟ್‌ ಯತುಪ್ಪಮು ಮಂತರದಿಕ್ಕುಗೆ ಪಅಕಿದುಪೋಕುಮಾ ಕೋಗಿಲೆಯುಂ 
(ಲೋಕೋಪ. ೯-೨೧೧). ೪. = ಕೋಗಿಲೆಬಾಳೆ. " ಕೋಗಿಲೆಯೆಲೆ' 
ಪರಾ. ೫. (ಕರಾ) ಮಾವಿನ ಹಣ್ಣಿನ ಓಟಿಯ ಒಳಗಿನ ತಿರುಳು. 
ಕೋಗಿಲು: ೧. “ಮಠಃ - ಕೋಗಿಲು, ಆನೆಮಆಃ, ಕೋಣ, ಮಗ್ಗಿ? 
(ಓಷಧಿ. ೯೬-೧೧೪). [< ಸಂ. ಕೋಕಿಲ) 

ಕೋಗಿಲೆಗಿಡ (ನಾ). - ಕೋಗಿಲೆಬಾಳೆ: (8). 

[ಕೋಗಿಲೆ * ಗಿಡ ( ಗಿಡು)) 

ಕೋಗಿಲೆಪುಳು (ನಾ). - ಕೋಗಿಲೆ ೨: ಕೋಗಿಲೆಪುಳು ತಿಂದ ರೋಗ 
(ಅಶ್ವಶಾ. ೧೧-೩೩). [ಕೋಗಿಲೆ + ಪುಳು, (೮ ಫುಟು)} 

ಕೋಗಿಲೆಜಾಳೆ (ನಾ). ಅಲಂಕಾರಕ್ಕಾಗಿ ಹೂದೋಟ ಮೊದಲಾದ 
ಕಡೆಗಳಲ್ಲಿ ಬೆಳೆಯಿಸುವ, ಬಣ್ಣಬಣ್ಣದ ಹೂಗಳನ್ನು ಬಿಡುವ 
ಪುಟ್ಟ ಬಾಳೆಗಿಡಗಳನ್ನು ಹೋಲುವ ಗಿಡ ; ಕಾಬಾಳೆ (ಉಕ). 

[ಕೋಗಿಲೆ 4 ಬಾಳೆ, (ಆ ಬಾಟಕಿ)] 
ಕೋಗಿಲೆಯೆಲೆ (ನಾ). ಕೋಗಿಲೆ ಗಿಡದ ಎಲೆ; ಕುವ್ರೆಯೆಲೆ: (೪). 
[ಕೋಗಿಲೆ 4 ಎಲೈ] 


ಕೊಗ[ಪಾ ಕಾಂ. 


ಮ.೨.೨೪ 


ಕೋಟಿ, 


ಕೋಗಿಲೆನಆಃ (ನಾ). ಕೋಗಿಲೆಯ ಮರಿ; ಮರಿ ಕೋಗಿಲೆ: 
ಕೋಗಿಲೆವಜ* ಮಾಮರದೊಳ್‌ (ಶಬ್ದಾನು. ೫೬ ವ್ಯಾಖ್ಯಾ). 
[ಕೋಗಿಲೆ + ಮಜಾ] 
ಕೋಗಿಲೆನೆಣ್‌ (ನಾ). ಹೆಣ್ಣು ಕೋಗಿಲೆ: ಮದೋತ್ಸವಡೆ ಕೋಗಿಲೆ 
ವೆಣ್‌ ಗಳಪಂ ನೆಗಟ್ಟು ವಂತೆ (ಜಗವಿ. ೧೬-೧೧೭) ; ಸಲಹಿ ಪುದಲೆೆ 
ಮರಿಯಂ ಕೋಗಿಲೆವೆಣ್‌ ಕಾಕಂಗಳಿಂದೆ ಪಾರುವವರೆಗಂ 
(ಕಾಕುಂತ. ೭೦-೧೨೨). [ಕೋಗಿಲೆ + ಪೆಣ್‌] 
ಕೋಗೀರು, ಜೋಗಿರು, ಪೊ ಗೀರು (ನಾ). ೧. ಜೀನು; 
ಕುದುರೆಯ ಬೆನ್ನಮೇಲೆ ಹಾಕುವ ತಡಿ, ದಟ್ಟವಾದ ಮೆತ್ತೆ; 
ಥಡಿ : ಬಸನನೂ ತನ್ನ ಕುದುರೆಯನ್ನು ನಿಲ್ಲಿಸಿ ಕೋಗೀರು ಸೆಳೆದು 
ಹಿಂದಕ್ಕೆ ಸರಿಸಿದನು (ಚಕರಾ. ೩೪೭); ಕುದುರೆಯ ಮಾತಂತೂ 
ಆಯಿತು. ಇದರ ಕೋಗೀರು ತಂಗು ಮುಂತಾದ ಸಾಮಾನುಗಳನ್ನು 
ನೀವು ಹೊರಬೇಕೋ ನಾನು ಹೊರಬೇಕೋ . . . ಅಂದನು (ಕಥಾಮಂ. 
1೪, ೯೫). ೨. (ಆಲಂ) ಸವಾರಿ ಮಾಡುವುದು; ಅಧಿಕಾರ 
ನಡೆಸುವುದು : ಸೋದರಸಂಬಂಧ. . . ಹೇಳಿದಹಾಗೆ ಕೇಳಿಕೊಂಡಿರುತ್ತೆ 
ಅಂತ ಮೆಚ್ಚಿ ಮೆಚ್ಚಿ ಇವಳನ್ನು ತಂದರೆ ನನ್ನಮೇಲೇ ಕೋಗೀರು 
( ಶ್ರೀಕಥೆ. ೧೫೦). ಕೋಗಿರು : ೧. ಕೋಗಿರು ಕೆಳಗಣ ಸಂಣ ಪಟ್ಟಿ 
(ಎಕ. ೩೪, ನಂಜನ. ೨೮೯-೨ ; 1647). ೨. ಅತ್ತೆಯ ಮೇಲೆ ಕೋಗಿರು 
ಭರ್ತಿಮಾಡುವುದೇ ತನ್ನ ಕೆಲಸವೆಂದು ಅವರು ತಿಳಿದಿರಲಿಲ್ಲ 
(ಸಂಭ್ಯಾರಾ. ೧೩). ಖೋಗೀರು : ೧. ತಾವು ನಿಶಿರಾತ್ರಿಯಲ್ಲಿ ಎದ್ದು 
ಕುದುರೆಗೆ ತಾವೇ ಖೋಗೀರು ಹಾಕಿಕೊಂಡು ಹೊರೆಟಾಗ ಪೂರ್ತ 
ಮಂದಟ್ಟಾಯಿತು (ಸಕತೆ. ೭೦). 
[+ ಪಾಠ. ಮರಾ. ಹಿಂ. ಖೋಗೀರ] 
ಕೋಗು "ಕೋಹ್ಕು' ನೋ. 
ಕೋಗುಂಟೆ (ನಾ). (?): ಹನುಮಾನೆಂಬೋನು ಚಿಕ್ಕೋನು 
ದೊಡ್ಡೋನು ಕೋಗುಂಟಿ ಮೇಲೆ ಕೊನೆನಾಮ ಇಕ್ಕೊಂಡು ಚುಕ್ಕಿ 
ಬೆಳ್ಳಾಲ್ಲೀ ಹೊರಟಾನು (ಹುಟ್ಟಿಹ. ೩೩). [?) 
ಕೋಗುಂಡೆ (ನಾ). ಒಂದು ಸ್ಥಳದ ಹೆಸರು (?): ತಣಿಗೆರೆ ನಾಯಕರು 
ಕೋಗು2ಡೆ ಬಸವಪ ದೇವರಿಗೆ ಕೊಟ್ಟ ಹೊಂನು (ಎಕ. ೪11, ಚನ್ನಗಿ. 
೧೪-೪; ?). [?) 
ಕೋಗುರಿವಾಜು (ನಾ). ಗೇಣಿದಾರನು ಪ್ರತಿ ವರ್ಷ ಒಡೆಯನಿಗೆ 
ತೆರುವ ಗೇಣಿಯ ಕ್ರಮ, ಪದ್ಧತಿ: ಎಲ್ಲಾವಕ್ಕೂ ಕೊಟ್ಟಾಗೆ 
ಕೋಗುರಿವಾಒ ಪ್ರಕಾರ ಗೇಣಿ ಕೊಡೂಕೆ ನಿಂಗಿಷ್ಟ ಇದ್ರೆ ಜಮಾನು 
ಇಟ್ಟಿ (ಪಂಜಪಂ. ೭೨).  [ಕೋಗು (೮ ಕೋಹು|) * ರಿವಾಜು] 
ಕೋಗೋಡು (ನಾ). ಒಂದು ಊರಿನ ಹೆಸರು: ಕೋಗೋಡಿ 
ನೊಕ್ಕಲ್ಪಗೆಕೆನಾಡ ಕೂಡಿಬ್ದಲ್ಲಿ (ಮೈಆರಿ. ೧೯೩೯, ೩೬-೧; 1054) ; 
| ಕೋಗೋಡಿನ ಸಕಲಗಾವುಣ್ಣುಗಳುವರ" (ಮೈಆಶಿ. ೧೯೨೪, ೧೮-೨ ; 1). 


(7) 


| 
| 
| 


25 


30 


35 


ಕೋಚ್‌ "ಕೋಚ್ಕು' ನೋ. 
10| ಕೋಚೆ "ಕೋಸ್ಕು' ನೋ. 

'ಕೋಚ್ಕ (ನಾ). ೧. ಒಣಗುವುದು; ಶುಷ್ಟವಾಗುವುದು; 

ಇಂಗುವುದು. ೨. ಸಂಕೋಚ ಹೊಂದುವಿಕೆ; ಕುಗ್ಗುವಿಕೆ. 

&. ವಕ್ರವಾಗುವಿಕೆ; ಬಗ್ಗಿಸುವಿಕೆ. ೪. ಕದಿಯುವಿಕೆ. [ಸಂ.] 
ಕೋಚನ (ನಾ). ಮುಚ್ಚುವಿಕೆ; ಸಂಕೋಚಗೊಳಿಸುವಿಕೆ; 
45! ಮುದುರುವಿಕೆ: (6. [ಆ ಕೋಚ್ಕ) 

(ಕೋಚೆ "ಕೋಸ್ಕು' ನೋ. 


ಕೋಚಿ 


ಕೋಚ್ಕೆ (ನಾ). ಕುಬಲಸ್ಪಭಾವದವನು ; ಕುಹಕಿ; ಕಷಟ (?) 
ಆ ಸಡರಾಡರಾತ್ಮಕನವದಿರೆಚ್ಚಂಬುಗಳನಂಬರದ ಅಜೆಯಲಿ ನೆಲಕು 
ದುರಬಿಡದೆ ವಿಲೋಚನದ ಕಿಡಿಗಳಲಿ ಸುಟ್ಟಾ ಕೋಚಿಗಳ ಕುಣಿದಾಡಿ 
ಸುತಲಿರ್ದನು ಮುರಧ್ವಂಸಿ (ಪ್ರಹ್ಲಾಚ. ೧೫-೨೬). 

[ಕೋಡು (ಲ ಕೋಸ್ಕು) *-ಇ್ಯ] 5 

ಕೋಚಿಮಾಡು, . ಕೋಚುಮಾಡು (ಕ್ರಿ). .ತುಂಡುಮಾಡು;!। | 
ಕತ್ತರಿಸು: ಪವನಜಂ ಕೂರ್ಗಣೆಯ ಜಕ್ಕುಲಿಸಿ ಜಡಿದು ಬಿಡಲರಿ | | 
ಭನುವ ಸಾರಥಿಯ ತುರಗಮಂ ಹೊಂದೇರನು ಕೋಚಿಮಾಡಿದನೆರಡು | | 
ಸರಳಿನೊಳ್‌ (ತುರಂಗ. ೮೫-೫೫). ಕೋಚುಮಾಡು : ಕಟುವಾದ 
ಮಾತಿಫಿಂದಆವನನ್ನುಕೋಚುಮಾಡಿದರು(ರೂಢಿ).[ಕೋಚ್ಛ4 ಮಾಡು] | 10 

ಕೋಚು, "ಕೋಸ್ಕು' ನೋ. 

ಕೋಚು (ನಾ). ಕದ; ಬಾಗಿಲಿನ ಕಿಕ್ಕೆ: *ಕೋಚೆಂದು ಪೇಟಲ್‌ 
ಪಡಿಗಕ್ಕುಂ ಪೆಸರ್‌* (ಕವಿಕಂ. ೨೪೨). [1] 

ಕೋಚ್ಕು, ಕೋಚ್‌ (ನಾ). ನಾಲ್ಕು ಗಾಲಿಯ ಕುದುರೆಗಾಡಿ; 
ಸಾರೋಟು: ಕೋಡುಗಾಡಿಗಳು ಈಗ ಹೆಚ್ಚು ಉಪಯೋಗದಲ್ಲಿ ಲ್ಲ 
(ರೂಢಿ). ಕೋಟ್‌ : ಕೋಚ್‌ ಒಂದಕ್ಕೆ ಬೆಳಗ್ಗೆ ಎರಡು ಕುದುರೆ, 
ಸಂಜೆಗೆ ಎರಡು (ಜೆಂಗೂಲಿ. ೭೫). [+ ಇಂ. coach} 

ಕೋಚು, (ನಾ). ೧. “ತುದಿ” (ಜಾನಕೋ. ೪). ೨. “ಏರುದನಿ” 
(ಜಾನಕೋ. ೪೨). "ಶೋಚಿತ್ತು' ಪರಾ. [?) 

ಕೋಚುಬಂಡೆ (ನಾ). ಓರೆಕೋರೆಯಾಗಿ ಚಾಚಿಕೊಂಡಿರುವ 
ಬಂಡೆ; ವಕ್ರಶಿಲೆ: ನದಿಯಲ್ಲಾಗಲಿ, ಸಮುದ್ರದಲ್ಲಾ ಗಲಿ ಹೂತು 
ಕೊಂಡು ಸಂಚಾರಕ್ಕೆ ಅಡಪಣೆಯುಂಟು ಮಾಡುವ ಮರದ ತುಂಡು, 
ಕೋಚುಬಂಡೆ ಮೊದಲಾದುವು (5828. ಇಂಕನಿ). 

[ಕೋಡು]; (ಆ ಕೋಸ್ಕು) + ಬಂಡೆ] 

ಕೋಚುಭಟ್ಟಿ, ಕೂಚಂಭಟ್ಟ, ಕೂಚಿಭಟ್ಟ, ಕೂಚುಭಟ್ಟ, ಕೂಸಂ 
ಭಟ್ಟ (ನಾ). ಬುದ್ಧಿಗೇಡಿ; ಅವಿವೇಕಿ; ಅರೆಮರುಳ ;: ಓದಿ ಓದಿ 
ಮರುಳಾದ ಕೋಚುಭಟ್ಟ (ಗಾದೆ). ಕೂಚಂಭಟ್ಟ : ಡೆಂದದ 
ಗಾಜಿನ ಮನೆಯಲ್ಲಿ ಕೂತು ಕೂಚಂಭಟ್ಟರಾಗಿದ್ದೇವೆ. (ಹೊಸಕಿ, ೮೫). 
ಕೂಚಿಭಟ್ಟ: ಓದಿ ಮರುಳಾದೆಯೋ ಕೂಚಿಭಟ್ಟರೆ (ಸಿದ್ಧೇವ. 
೭೫-೨೧೮). ಕೂಚುಭಟ್ಟ : ಓದಿ ಓದಿ ಮರುಳಾದ ಕೂಚುಭಟ್ಟಿ |30 
(ರೂಢ). ಕೊಸಂಭಟ್ಟಿ : ಕೂಸಂಭಟ್ಟ (ಓದಿ ಓದಿ ಮರುಳಾದವನು) 
(ನಮ್ಮನು. ೧೦೮). [ಕೋಚು] (ಆ ಕೋಸ್ಕು) + ಭಟ್ಟ] | 


25 


ಕೋಚುಮಾಡು "ಕೋಚಿಮಾಡು' ನೋ. 

ಕೋಚೆ "ಕೋಸ್ಕು' ನೋ. 

ಕೋಚೆತ್ತು (ಕ್ರಿ). ಏರುದನಿಯಿಂದ ಕೂಗು; ಗಟ್ಟಿಯಾಗಿ ಮಾತ 
ನಾಡು : *ದನಿಯೆತತ್ತಿ? (ಜಾನಕೋ. ೪೨). [ಕೋಚು 4 ಎತ್ತು] 

ಕೋಜ (ನಾ). (7): ಸಣ್ಣಮೈದಿಯ ಕಣಿಕ ಬೆಣ್ಣೆಸರ್ಕ್ಯರೆ ಕೋಜ 
ಬಣ್ಣೆಗೆವಡೆದ ಸೋವಿಯಿಂ ಕಲಸಿ ಕೈಗೈವುತಣ್ಣೆವಾಲ್ಗಿನೆವೊಡೆದ ಘಟರಿ 
ಫೃತ ಮಿಶ್ರದಿಂ ದಣ್ಣನೆ ದಣಿಯ ಪಚವಿಸಿ -ತಣ್ಣೆದೂಸ್ಮಂ ಸಮಾನಂ 
ಗೊಳಿಸಿ ತೆಗವುತಂ ಕಣ್ಣೆ ಂಜಲಾಗದಂಕಿರಿಸಿ ಬಾಳೆಯ ಚೆಲ್ವ ಹಣ್ಣು 
ಹೆರದುಪ್ಪದಿಂ ಘೂರಿಕೆಯನರ್ಪಿಸಿದೆ ಮಿಣ್ಮಿಗೆ ಶಿವಾದ್ವಯಿತರು (ಲಿಂಗಪು. 
೮-೧೨); ಸೂಜಿ ನಡೆತಂದಯಸ್ಕಾಂತಮಂ ಪಿಡಿದಿಂದುತೇಜಮಂ ಶಶಿಕಾಂತ 
ಹಿಡಿದೊಜಹುಗಂಡತುಳ ವಾಜಿಯ ಧ್ವನಿಗೆ ವಾಹಕ ಪೆಚ್ಚು ಬಲಿದು ನವ 
ಕೋಜದಿಂ ಪ್ರಣಯವೆತ್ತು ಈ ಜಗದಿ ಮೆಜವಂತೆ ಭಕ್ತ ಕಾರಣವಾಗಿ ನೀ 
ಜೀವದಿ ಸುಳಿದು ಸುಲಭತ್ತ ಸಂಭವಿಸೆ ಮಹ ತೇಜ ವಿಖ್ಯಾತರಾದರ್ನಿಖಳ | 56 
ಶರಣ ಭೂಜನ್ಮ ಶೇಷವಳಿದು (ಲಿಂಗಪು.೨೨-೧೮). [?) 


, ೨೨.೨೫ 


ಳೋಟರ 


ಕೋಜದೇವ (ನಾ). ಒಬ್ಬಾತನ ಹೆಸರು: ಮಲ್ಲಅಯ್ಮಂಗಳ ಮಕ್ಕಳು 
ಕೋಜದೇವ ಅಗಳು ಬಿಟ್ಟಿ ಧರ್ಮ್ಮ (ಮೈಆರಿ. ೧೯೪೬, ೧೦-೬;?). 
[ಕೋಜ? + ದೇವ] 
ಕೋಜಯ್ಯ (ನಾ). ಒಬ್ಬಾತನ ಹೆಸರು: ಸಾಯಿಲರ ಕೋಜಯ್ಕ 
ಕೊಚಿರರ ಅಳಿಯ ಸಿರಿ ಮೇಜಕಿ ತುಜುವಾನ್ನಿ ಕೃಸಿ ಳಾದಿ ಸತ್ತ 
(ಎಕ. ೫, ಶಿಡ್ಲಘ. ೫೯-೪ | 900). [ಕೋಜ? + ಅಯ್ಯ] 
ಕೋಜು (ನಾ). ಪತ್ತೆಹಚ್ಚುವುದು; ಶೋಧನೆ; ತಪಾಸಣೆ: 
ಸೀನು ಊರಿಗೆ ರಳವಾರನು, ಊರಿನಲ್ಲಾದ ಕಳ್ಳತನದ ಕೋಜನ್ನು 
ನೀನೆ ಮಾಡಬೇಕು (ಕಘಾಮಂ. ೪, ೨೭). 
[*- ಹಿಂ. ಮರಾ. ಖೋಜ್‌] 
ಕೋಜೋತಗವುಣ್ಣ (ನಾ). ಒಬ್ಬಾತನ ಹೆಸರು: ಕೋಜೋತೆ 
ಗವುಣ್ಣರ ಮಗ ಎಜಕಿಯನ್ಮು ವೆಳಚಿ ಗವುಣ್ಣರ ಪಟ್ಟದಳ ಪೊನ್ನಚರಿ 
ಮಾಡಿದಂ (ಎಕ. 12೦, ಹೊಸಕೋ. ೮೬-೨; 750). 
[ಕೋಚಜೋತ? + ಗವುಂಡ (ಆ ಗಾಮುಂಡ)] 


151 ಕೋಟ್‌ "ಕೋಟ್ಕು' ನೋ. 


ಕೋಟಿ, "ಕೊಟ್ಟು' ನೋ. 

ಕೋಟ್ಕ "ಕೊಟ್ಟಿ: ನೋ. 

ಕೋಟ್ಕ (ನಾ). ೧. ವಕ್ರತೆ; ಕುಟಲತನ. ೨. ಗುಡಿಸಲು; 
"ಜೋಪಡಿ. ೩. ಕೋಟಿ; ಖಿಲ್ಲೆ. [ಸಂ.] 


20|ಳೋಟ್ಮಿ (ನಾ). ೧. ಒಂದು .ಊರಿನ ಹೆಸರು. ೨. (ಕರಾ) 


ಬ್ರಾಹ್ಮಣರಲ್ಲಿ ಒಂದು ಪಂಗಡದ ಹೆಸರು; ಆ ಗುಂಪಿಗೆ ಸೇರಿದ 
ವ್ಯಕ್ತಿ : ಕೋಟರು, ಸಕಳಾಪುರಿ,' ಶಿವಳ್ಳಿ ಇವು ಹೈಗರೊಳಗಿನ ಒಳ 
ಭೇದಗಳು (ಕಥಾಗೆ, ೮೫). [?] 

ಕೋಟಿ, ಕೋಟಾ (ನಾ). ಒಟ್ಟು ಮೊತ್ತದಲ್ಲಿ ಒಬ್ಬ ವ್ಯಕ್ತಿ 
ಅಥವಾ ಸಂಘವು ಒದಗಿಸಲೇಬೇಕಾದ ಅಥವಾ ಪಡೆಯಲು 
ಹಕ್ಕುಳ್ಳ ಪಾಲ್ಕು ಭಾಗ್ಯ --ಅಂಶ; ಪಸುಗೆ: ವಾರದ 
ಒಲುಮೆಯ ಕೋಟಿವು ನಾಳೆಯೆ ಎಂದ ನಲ್ಲೆ ಯ ನಬ್ಲ ನೋಡಿ 
(ಚಂದ್ರವೀ. ೧೫೨-.೭). ಕೋಟಾ, : ಈ ವಾರದ ಕೋಟಾ (ರೂಢಿ). 

[+ ಇಂ, Quota] 

ಕೋಟಗಾಮುಂಡ(ನಾ).ಒಬ್ಬಾತಫ ಹೆಸರು: ಕೋಟಗಾಮುಣ್ಣನುಂ 
[ಮಾದಿ]ಗಾಮುಣ್ಣನ ಸಹಿತ ದಿರ್ಬಲ್ಲೂುಮಾದರ[ನುಂ] (ಸೌಇಇ, 201-1, 
೭-೨೧ ; 837). [ಕೋಟ?-- ಗಾಮುಂಡ] 

ಕೋಟಗಾಖ (ನಾ). ಕೋಟಿಯ ರಕ್ಷಣೆಯಲ್ಲಿರುವವನು ; ದುರ್ಗ 
ಪಾಲಕ: ಬಲಟೊಡ್ಡು ಯೆಡವಂಕದೊಳು ಸಲೆ ಮೆಜಕೆದು ಕಡುಗಲಿ 
ಕೋಟ [(ಪಾಠಾಂ. ಟಿ] ಗಾಜರ ಬಲು ಪೌಜು ಬಣ್ಣಿಪೆನೇನ (ಕುರಾಸಾಂ. 
೧೨-೩೪). [ಕೋಟ್ಯ + -ಕಾಜ) 

ಕೋಟರ (ನಾ). ೧. ಮರದ ಪೊಟರೆ; ಡೊಗರು; ಟೊಳ್ಳು : 
*ನಿಸ್ಕುಟಃ, ಕೋಟಿರಃ-ಈ ೨ ಮರದ ಪೋಟಲ್‌? (ಹಲಾಯು. ೩೦-೨೮); 
ಒಂದು ಮಹಾನಟಿವಿಟಿಪಿಕೋಟರಮನೊ ಕುಲಾಯಮಾಗಿ ಳಾಕ ಮಿಥುನ 
ಮಿರ್ಕುಂ (ಪಂಚತಂ ೮೨-೩); ಅದ್ರಿಕುಜಂಗಳ ಕೋಟರಂಗೆಳೊಳ್‌ 
ಪೋದಗೆ ತತ್ತಿಯಿಕ್ಕಿದುದು (ಜಗವಿ. ೪-೭); ಕೋಟರದೊಳ್‌ ಫುಗುವ 
ವಿಹಗಂಗಳಂ (ರಿಕ, ೪-೭೦). ೨. ಒಳಗಿನ ಭಾಗ; ಬಿಲ; ರಂಧ್ರ: 
ದುರ್ಜನ ಪ್ರಳರದ ಕರ್ಣಕೋಟರಮನೇಕೆಯೊ ಮಾಡಿದನಬ್ಬವಿಷ್ಟರಂ 
(ಪಂಠಾಮಾ. ೧-/೧) ; ಅಶಿವಿಸಯ್ಮುನ ಜೀವಕಳೆ ಬಂದು ನಾಟಶೀತನ 
ದಿಷ್ಯಡೇಹದ ಕೋಟಿರಡೆೊಳೇನೆಂಬೆನೈ (ಪ್ರಭುಲೀ. ೧೧-೨೮); ಕರ್ಣದೆ 
ಕೋಟರಂಗಳು ಕಿವುಡುಗೊಳೆ (ತೊರರಾ. ೬-೨೭-೪). (ಸಂ.] 


ಕೋಟರ ಪುಷ್ಟಿ 


ಕೋಟಿರಪುಷ್ಪಿ (ನಾ). ಒಂದು ಬಗೆಯ ಗಿಡ; ಎಮ್ಮೆಬಳ್ಳಿ: | 
*ವ್ಯಾಳಿ ಕೆೋೀಟ[ ಪಾಳಾಂ. ಕ)ರಪುಪ್ಪಿಯೆನಲೆನ್ಮೆವಳ್ಳಿ” (ಮಂಗರಾ.| | 
೪೪-೪೬). [ಕೋರ + ಪುಸ್ಟಿ) | 
ಕೋಟಿರಿ (ನಾ).- ಕೋಟಿವಿ: (9). [ಸಂ. ಕೋಟರೀ) 
ಘೋಬಲಿಗ (ನಾ). ಕೊಃಟಲೆ ಕೊಡುವವನು ; ಹಿಂಸೆ ಮಾಡು | 5 
ವವನು; ಪೀಡೆ:ಕೊಡುವನನು: (9). [ಕೋಟಲಿ + -ಇಗ) 
ಕೋಟಲೆ (ಸಾ). ತೊಂದರೆ; ಕಷ್ಟ; ಕಾಟಿ: *ಕೋಟಿಲೆಯೆನೆ ನೊಸಿವು* 
(ರಾತಿ ; ಆನುಧವಿಸಿದ ಕೋಟಲೆಗಳೆನಿನಿಸೆಂಡೆಣಿಸಲೈ ಮೌತ್ತಿಕಾ | 
ಕ್ಲಾವಳಿಯಂ ವನಜದಳನಯನೆ ಸಮೆದಸಳಿನೆ` ಸುರಿದುವು ತರಡಿ ತೋರ | 
ಕಣ್ಬನಿದುಜುಗಲ್‌ (ಕ6ಡಂಉ. ೨೪೨) ; ಸಲೆ:ತಲೆಗೆಟ್ಟೋಡುವ ಕೋಟಲೆ 
ಗಾಜಟೆ ತದ್ಗಿರೀಂವ್ರೆಮಂ ಸಾರ್ಮ (ಪರ್ಧಘು. ೧೦-೧೩); ಬೇಟದ 
ಕೊಳಟಲೆಯೊಳದನ ಮೇಲಾಯ್ದು (ದೆಶಳು. ೧೨-೭೮); 
ತಾಟುತ್ತ ಮೈಯು 'ಬಡಿಪಾಗ' ಮುದಿಯನ ಕೋಟಲೆಯ ನೋಡ 
(ಸರ್ವಜ್ಞ. ೧೮೧೧); ಆಟ್ಟುಂಜೋದು ಆರು ಕೋಟಿಲೆ ತಿರಿದುಂಬೋದು 
ಪರಮ ಸುಖ (ಗಾದೆ). 
(ಡೇ. ॥ ತಮಿ. ಕೋಟ್ಟಾಲೈ; ಮಲ. ಕೋಟ; ತುಳು. ಕೋಟಿಲೆ; 
ತೆಲು. ಕೋಡಾಡು) | 
ಕೊಟಲೆಗುಟು (ಕ್ರಿ). ಕೋಟಲೆ ಠೊಡು.;:ತೊಂದಕಿಯನ್ನುಂಟು | | 
ಮಾಡು ; - ಕೆಷ್ಟಕೊಡು; ನೋಯಿಸು: ನಿರಂತರವಾಗಿ ಕೋಟಲೆ 
8)ಡುಷ ನಮ್ಮ ಒಂಡು ಅಂಗದಲ್ಲಿ (ಸುಗುಗತಿ. ೬೪). 
[ಕೋಟಲೆ +.ಈುಡ್ಡು (ಆ ಕೊಡು?) 
ಕೋಟಲಿಗೊಳ (ಕ್ರಿ). ತೊಂದರೆವಡು; ಶ್ರಮಪಡು; ಕಷ್ಟಪಡು; | | 
ನೋವನ್ನನುಭವಿಸು: ಬಡಿವ ಕಾಲ್‌ ಭೂಭಾಗದೊಳ್‌ ತಂದು 
ತಾಟಸುತುಂ `ಕೋಹಿಲೆಗೊಳ್ತ - ರತ್ನ್ನಮಕುಟದ್ಕೊ ತೋತ್ಸ ಮಾತಿಗಂ 
(ಹಂಷಲಾ. ೧೨-೧೫೧) ನ ಆರಿ ತಪೋ ವನದೊಳ್ಳೋಟಲೆಗೊಂಡು ದುಃ ಖದೆ 
ಕಪಂಗೆಯ್ಚುತ್ತಿರೆಲ್‌ (ಉದಂವೂ, ೯೮೯) ; ಸಂಶಕಂ ಕುದಿದು ಕೋಟಲೆ 
ಗೊಂಡೆಸಿನ್ನೆ-ಗಂ (ವಾಗೀರ. ೨೬೧) ; ಕಿಗುದಿಗುದಿದು ಕೋಟಲೆಗೊಂಡು 
ದರಿಸೇನೆ!(ಕುಪ್ಕಾದ್ರೋ. ೧೯-೩೬) । ಊಟ ನಿದ್ದೆ ಗಳೊಂದರೊಳು ಸುಖ 
ಮಿಲ್ಲದೆ ಕೋಟಲೆಗೊಂಡು ಕುಗ್ಗುದರು (ಹದಿಬ. ೬-೭); ಕೋಟ 
ಮಾಡಿಡವನು ಕೋಟಲಿಗೊಳ್ಳ (ಗಾನೆ: [ಳೋಟಲೆ * ಕೊಳ್‌] 
ಕೋಟಲೆಗೊಳಿಸು (ಕ್ರಿ). ಕೋಟರೆಗೆ ಗುರಿಮಾಡು ; ಹಿಂಸೆಪಡಿಸು; 
ಕಾಡು; ನೋಖಯುಸು: ಅಮೆರತ್ತಮಂ ಪಡೆದಮರಸಮಿತಿಯಂ 
ಕೋಟಲೆಸೊಳಿಪ ಹಿರೆಣ್ಮಾ ಕ್ಷನಂ (ಪ೦ಚತಂ, ೨೪೮-೧೦) ; ಬತ 
ಗೊಳಿಪರು ವಿಟಿವಿದೂಷಕರ ಳಜ್ಟೇಟದಿ ಮರೆಳುಮಾಡುವರು (ಮೋಹಶ. : 
೧೮-೪೮) ; ಬಲು ಮೃಗವು ಮರಪಕ್ಷಿ ಕೀಟಕ ಜಲಚರೌಘದಿ ಜನಿಸಿದೆನು |55 
ಕೋಟಲೆಗೊಳಿಸದೇಡಕಟ ಮಾನವನಾದ ಬಳಿಕಿನ್ನು (ಹರಿಸಾ ೫೭). | 
[ಕೋಟಲೆಗೊಳ್‌ 4 -ಇಸು,] 
ಕೋಟಲೆಪಡು "ಕೋಟಲೆಷೆಡು' ನೋ. i 
ಕೋಟಲಿಬಡಿಸು "ಕೋಟಲೆವಡಿಸು' ನೋ. | 
ಕೋಟಲೆಬಡು "ಕೋಟಲೆವಡು' ನೋ. ಇ. 
ಕೋಟಿಲೆನಡಿಸು, ಕೋಟಲೆಬಡಿಸು (ಕ್ರಿ): ತೊಂದರೆಗೆ ಗುರಿ 
ಮಾಡು; 'ಕಾಟಕೊಡು; ಟೋಯಿಸು: ಹಿರಿದುಂ ಕೋಟಲೆವಡಿ 
ಗದಾಂ. ಗೊಳಿಸುವ ದುರಿತಾರಾತಿಗಳನಾವಗಂ ಗೆಲ್ಲುದಣಂದೆರಹಂತ 
ನೆಂಬ ನೀಮಂಪರೆಸುಚಿನಂಗೆ (ಸಮನ. ೪-೨೦೦). ಕೋಟಲೆಬಡಿಸು: 
ಕನ್ನಿ ವಾನ ಕೈಗೆಡಿಸಿ ಕೋಬಲೆಬಡಿಸುವುದು (ಕರ್ಣವೃ. ೧೦-೩೧). 
(ಕಸೀಟಲೆವಡು * -ಇಸು] 


10 


20 


25 


45 


ಎ೨೨ 


ಕೋಟಾಷೆಲಯ 


ಕೋಟಲೆವಡು, ಕೋಟಲೆಪಡು, ಕೋಟಲೆಬಡು (ಕ್ರಿ). ಕಷ್ಟ ಪಡೆ; 
ತೊಂದರೆಗೊಳೆಗಾಗು; ಹಿಂಸೆಗೆ ಗುರಿಯಾಗು; ನೋವನ್ನನು 
ಭವಿಸು: ಕೋಟಲೆನಟ್ಟೀ ನಿಸ್ಫಲೋದ್ಕೋಗಮನೊಡರಿಫುದೇನ್‌ 
(ಪಂರಾಮಾ. ೧-೫೩). ಕೋಟಲೆಪಡು ; ನಿನ್ನನ್ನು ದೊಡ್ಡ ವನನ್ನಾಗಿ 
ಮಾಡಲು ನಾನೆಷ್ಟು ಕೋಟಲೆನಟ್ಟಿ (ರೂಢಿ). ಕೋಟಲೆಬಡು. 
"ಕೋಟಲೆಬಡಿಸು' ನರಾ. [ಕೋಟಲೆ * ಪಡು] 

ಕೋಟವಿ (ನಾ). ಎ. ಬತ್ತಲೆ ಹೆಂಗಸು: *ನಗ್ನಾ, ಕೋಟವೀ - 
ಈ ೨ ನಗ್ನೆಗ (ಹಲಾಯು. ೭೯-೬೨೯). ೨, ದುರ್ಗಾದೇವಿ. "ಕೋಟವಿ 
ಪುರ' ಪರಾ. (ಸಂ. ಕೋಟವೀ) 

ಕೋಟವಿಪುರ (ನಾ). (ಅಮೃತ ಸಮುದ್ರದ ಮಧ್ಯದಲ್ಲಿರುವ 
ಮಣಿದ್ವೀಪದಲ್ಲಿ ನೆಲಸಿರುವುದಾಗಿ ಪುರಾಣಗಳಲ್ಲಿ ವರ್ಣಿತವಾಬ) 
ದುರ್ಗಾದೇವಿಯ ಪಟ್ಟಣ: ಸುರಪುರಕೆ ಹರಪುರಕೆ ಪರಿಯಿಹ ಪುಕಿಕೆ 
ಅಳಕುಪುರೆಕೆ. ಕೋಟವಿಫುರಕೆ ,,. ಬೊಮ್ಮನಪುರಕೆ ನೂರ್ಮುಡಿ 
ಮಿಗಿಲೆನಿಸಿ ತಾ ಕರ ಚಿೆಲುವಿನಿಂದೆಸೆಪ್ರೆದದು ಪಾತಾಳದೊಳು ಬಂಕೆ 
(ಕೌಶಿರಾ. ೩೯-೨). [ಕೋಟವಿ * ಪುರ] 

ಕೋಟಿವೊಕ್ಕಲಿಗೆ (ನಾ). ಒಕ್ಕಲಿಗರಲ್ಲಿ ಒಂದು ಪಂಗಡ. ೧ ಅಡಕೆ 
ಮರಗಳ ಗೊನೆಗಳಿಗೆ ಕೊಟ್ಟಿ `ಕಟ್ಟುವ ಕಸುಬಿನ ಒಕ್ಕಲಿಗ : 
ಕೋಟವೊಳ್ಳೆಲಗರು- ಇವರು ಶಿರಸಿ, ಶಿದ್ಧಾಪ್ರರ ತಾಲ್ಲೂಕುಗಳಲ್ಲಿ 
ಇರುತ್ತಾರೆ. ಅಡಿಕೇಗೊಂಚಲುಗಳಿಗೆ ಚೀಲುಮಾಡಿ. ಹಾಕುವ ಹೋರೆ 
ಯನ್ನು ಮಾಡುತ್ತಿರುವ ' ಕಾರಣ ಇವರಿಗೆ ಈ ಹೆಸರು ಬಂದಿದೆ 
(ಕಛಾಗೆ. ೧೪೪). [ಕೋಟ್ಕ (< ಕೊಟ್ಟಿ) + ಒಕ್ಕಲಿಗ] 

ಕೋಟಾ, "ಕೊ:ಟೈಿ' ನೋ. 

ಕೋಪಾ (ನಾ). ಕರುಳು: (೪). 

[4 ಪ್ರಾ. ಕೋರಾ. ಆ ಸಂ. ಕೋಸ್ಕ) 

ಕೋಟಾಚಕ್ರ (ನಾ). ಕೋಟಿಯ ಮಂಡಲ, --ಸುತ್ತು: ಜಳ 
ಜಂಬೂದ್ವೀಪನುಂ ಸುತ್ತಿ. ಸೌಂದರಮಾಗಿರ್ಪವೊಲಿರ್ಪ್ಪ್ವದಪ್ರತಿಮ 
ಕೋಟಾಚೆಕ್ರಮಂ ಸುತ್ತಿ... ನಿರಂತರ ಕಾಂತಂ ಪರಿಖಾಂಕರಂ 
(ಪುಷ್ಪಪು. ೨-೩೨); ಆ ಪೊಜವೊಳಲ ಆಂತರಾಳದೊಳಿರ್ಪುದೊಂದು 
ಕೋಟಾಚಕ್ಟವಂತರಿಕ್ಷವ ಚರಿಂಬಿಸುತ (ಕುರಾಸಾಂ. ೪-೮೫) ; ಮೆಆವ 
ಕೋಟಾಡಕ್ರಭವಳಾಂತಿ ಮುಂಬರಿದು ತರಣೆ ಶಶಿ ಸಪ್ಲಾರ್ಚಿತೇಜಂಗಳಂ 
ದಿವದಲಿರಿಸಿರ್ಪ ದೀಪಗಳ ದೆಸೆಯನೀವುತಲಿರ್ದುಮ (ಪೆಂಕಾರಾ.೧- ೪-೯). 

[< ಸಂ. ಕೋಟಳಕ್ರ] 

ಕೋಹಿಾಯಂತ್ರ (ನಾ). ಕೋಟೆಯನ್ನು ಭೇದಿಸುವ ಯಂತ್ರೆ, 
ಉಪಕರಣ. ನೊಣೆಯಲ್‌ ನುಂಗಲಿಳಾತಳಂ ಮುರಿದು ಮೂರಿಟ್ಟಂತೆ 
ದುರ್ಗಕ್ಕೆ ನಿಚ್ಚಣಿ ಸಿಇರ್ಚುದೊಲೆ .. , ಪಡಿಗೋಂಟಿಯೆಂಬ ಬಹು 
ಕೋಟಾಯಂಶ್ರಸಾಮಗ್ರಿ ಶಿಂಶಿಣಿಗೊಂಡಾಂತಿರೆ (ಅನಂಪು. ೧೧-೮೩). 

[ಆ ಸಂ. ಕೋಟಯಂತ್ರ) 

ಕೋಟಬಾರ "ಕೊಟ್ಟಾರ, ನೋ. 

ಕೋಟಾವಲಯ, ಕೋಟಾವಳಯ (ನಾ). = ಕೋಟಾಚಕ್ರ : 
ಬರಬರುತೆ ದರ್ಶನಕಗುರ್ವಿದುದು ಪರ್ವತಂಬೋಲ್‌ ಬಂಡೆ ಬಂಡೆಯ 
ಮಸೆದು ಬೆಸೆದು ಕೋಟಾವಲಯಭಿತ್ರಿ (ಶ್ರೀರಾಮಾ. ೪೬೩-೪೯೪). 
ಕೋಟಾವಳಯ : ನಿಲುಬಿಪಿಲ್ಲಿ ನಿರೋಧಿ ಸಂತತಿಯುಲುಹನಾಲಿಸ 
ಬಹುದು ಕೋಟಾವಳಯವಿದೆ ಹಶ್ತಿರೆಯೆನುತ ಗುರುಸೂನು ರೆಥವಿಳಿಯೆ 
(ಇಾವ್ಮಾಗ.'೯-೨) ; ಪೊಳಲದಮರಾವ!ಗೆ ಪೊಗೆ(ಪಾಠಾಂ. ತೊಲೆ, ಮಿಗೆ) 
ವೆಗ್ಗಳೆವೆಸಲು ರೆಂಚಿಸಿತು ಕೋಟಾವಳಯ ಕೊತ್ತಳಲಾಳುವೇರಿಯ 
ವಿವಿಧ ರಚನೆಯಲಿ (ಕೊರಕಾ. ೪-೧೦-೧೬). (೮ ಸಂ. ಳೋಟವಳಯು] 


೧1 ೨.0೧೩ 


ಕೋಟಾವಳಯ 


ಕೋಟಾವಳಯ "ಕೋಟಾವಲಯ' ನೋ. | 
ಕೋಟಾವಳಿ (ನಾ). ಕೋಟಿಗಳ ಸಾಲ, ಪಂಕ್ತಿ: ಧಗೆಭಗಫ 
ಕೋಟಾವಳಿಯ ಹೊಗರೊಗುವ. ಹೇಮದ ಕೆೊತ್ತಳಂಗಳ(ನಳಚ,೬-೨೫). | 
[ಕೋಟ * ಅವಳಿ, (ಇ ಆವಲಿ)] 
ಕೋಟ, (ನಾ). ೧. ಕೊನೆ; ತುದಿ; ಅಗ್ರ; ಕೋಡು: ಅಹ್ತಂ ಜೆಶಂ |, 
ಕೇವಲ ವಿಫುಲ ತುಲಾಕೋಟಿಯಿಂ ತೂಗೆ ತನ್ನ6 (ಪಂರಾಮಾ. ೧-೪೨); 
ಶ್ರೀಕಾಂತಮದ್ವಿಧರ್‌ ಸ್ವಭ್ರೂಕೋಟಯ ಪರ್ಬಿನಿಂದವಪ್ಪರ್‌ ಕಿಡುವರ್‌ 
(ಜಗನಿ. ೪-೧೦೪). 3, ತರಗತಿ; ವಿಭಾಗ; ವರ್ಗ: ಇವಥು ಮುಖ್ಯ | 
ಕೋಟಸಿ ಸೇರಿದವನೇನ್ಲ (ರೂಢಿ). ೩. ಆಕ್ಷೇಪಣೆ; ಮೊಡದಲಿಕೆ: | 
ಭೋಜನ ಮಾಡುತ್ತಿರುವಾಗ ಎರಡೊ ಪಕ್ಷದ ಸ್ತ್ರೀಯರು ಪರೆಸ್ಪೆಆರ ಮೀಲೆ 10 
ಕೋಟಿಗಳನ್ನು ಮಾಡಿ ಭೂಮದ ಹಾಡು ಹಾಡಹಕ್ತಿದರು£ ತುಳಸಿ. ೩೨). 
೪. ಅಸಂಖ್ಯವಾದದ್ದು ; ಲೆಕ್ಕವಿಲ್ಲದ್ದು; ಅಪರಿಮಿತವಾದದ್ದು : | 
ಉದಾತ್ಮನಾರಾಯಣನಾದೆ ದೇವನೆಮಗೇಗರಿಕೇಸರಿ ಸತಯ 
(ಪಂ ಪಭಾ. ೧-೧) ; ಹಾಲುತುಪ್ಪದ ಕೋಟ ಕೊಪ್ಪರಿಗೆಯಂತೆಲ್ಲಿ ಆ 
ಶಿಷಲಿಂಗಕ್ಕೆ ಕಂಪಿಡುತ್ತಿರೆ ಕಂಡು (ಬಸರ. ೭-೧೬); ಇಡಲರೊಳಬುಜ | |5 
ಭವಾಂಡ ಕೋಟಿಯನಡಗಿಸಿಪ್ಪ ಮಹಾಮಹಿಮಗಾಮ್ನಡಕ ತೊಟ್ಟಲೊಳ | 
ಮಮ ನಿಗಮಾಳಿಗಳು ಬೆಅಗಾಗೆ (ತೊರರಾ. ೧-೮-೭೩); ಎಲ್ಲಮ್ಮನ | 
ಭಕ್ತ ಕೋಟಯೆ ಇದಕ್ಕೆ ಸಾಕ್ಷಿ ಕರ್ಣಾಟ. 5೩) ; ಕೋಟಭಾಗ್ಯವಿಚ್ಚವ ! 
ನಾದರೂ ಕಡೆಗೆ ಕಾಡಿನಲ್ಲೇ ಇರಿಸುತ್ತಾರೆ: (ಗಾದೆ). ಜಿ. ಮೂಕಿ; | 
ಕೋಣ: "ಅಣಿ, ಅಶ್ರಿಃ। ಕೋಟಿ, ಆಶ್ರಃ, ಕೋಣ - ಈ ೫ |20 
ಗೋಟು? (ಹಲಾಯು. ೧೨೦-೪೨). ಹ. ಕಣ್ಣಿನ ತುದಿ, _ಕೊಕೆ: | 
(೪). ೬. ಕತ್ತಿಯ ಅಲಗು, --ಬಾಯಿ. ೮. ಬಿಲ್ಲಿನ ತುದಿ,! 
ಕೊಪ್ಪು. ೯. ಪ್ರಾಧಾನ್ಯ; ಶ್ರೇಷ್ಠತೆ. ೧೦. ಒಡವೆ; ಅಲಂಕಾಶ. 
೧೧. ಮನಸ್ಸಿನ ಉಲ್ಲಾಸ; ಸಂತೋಷ. ೧೨. ಮರದ ಪೊಟರೆ; 
ಬಿಲ. ೧೩. ಕೈಯ ಬಳೆ, ಕಡಗ. ೧೪. ಸಮರ; ಯುದ್ದ. 
೧೫. ಒಂದು ಸಂಖ್ಯೆ; ನೂರುಲಕ್ಷ: ವೈದಿಕರಪ್ಪ ವೇದವಿತ್ತು ಗಳೊಂದು 
ಕೋಟಿಗೆ ಅನ್ನವಸಿಕ್ಕಿದ ಫಲಕ್ಕೆ ಕೋಟ ವಿಂಗಿಲು ಶಿವಶರಣಂಗೆ ಒಂದು 
ಭಿಕ್ಷವನಿಕ್ಕಿದ ಫೆಲ (ಅದವ. ೨೨); ಪತ್ರಿ ಮೂಣಕೀ ಕೋಟಯದು | 
ಕೈವರ್ರಿಸಿತು ದಳಪತಿಗೆ (ಕುವ್ಯಾಶ. ೨-೩)7 ಕೋಟವರಕಾ ಕೊಟ್ಟರೂ | 
ಕೋಮಟಯ ಸಾಕ್ಷಿ ನಂಬಕೂಡದು .(ಗಾದೆ). ೧೬. [ರೇಖಾಗ]|50 
ಸಮಕೋನ ತ್ರಿಕೋಣದ ಲಂಬಭುಜ: “ಉತ್ಕರುಷೆಯೊಳು 
ಥೆನುಥಿನೊಳು ಸಂಖ್ಯೆಯೊಳು ಕೋಟಿಯಕ್ಕು* (ಮಂಗರಾ. ೧೪೨-೧4]; 
*ಆಗಣೆತಭೂಸಣಂ ಸುರಗಿ ಸೌಂದರ ಕೋಟರ ಚಾಪದಂತ್ಯ ಸಂಯು | 
ಗಮನದುತ್ಸವಂ ಗಣನೆಯೆ೨ಬಿವು ಕೆಸೀಟ ಸಮಾಹ್ವಯಂ (ನಾನಾರ.೪೪); | 
ಗುಹೆ ಬಿಲ್ಲಕೊಪ್ಪು ಲೆಖ್ಬೋತ್ಸಹ ರೂಪು ಕಠಾರಿ ಭಾ | 
ಸಮರಂಗಳ್‌ ಸಹಜದೊಳೆಂಟು ಫೆಸರ್‌ ಬಳಿಕಹುದೈ ಕೇಳ್‌ ಕೋಟಶಬ್ದ 
ಮೆನಿಕುಂ ಜಗದೊಳ್‌* ( ನಾನಾಕಂ. ೮೬). | 
ಕೋಟಾಕೋಟ- ಕೋಟಿಗಟ್ಟಲೆ ; ಅಸಂಖ್ಯ : ಪುನರ್ಭವಂಗಳೆವು | 
ಕೋಟಾಕೋಟಗಳಲ ಪಾಜು ಬೀಲರ್ವಿನೆಗಂ ಪಂದಲೆಗಳ್‌ (ಪೆಂಕಾಮಾ. | 
೧೪-೧೬೭) ; ಮೆಜಗೆದವು ಗುಡಿ ಕೋಟಾ ಕೋಟ ಭೂತಳ ನೆಬೆಯದು ೫ 
ಬೀಡಿಗೆಂದೆನೆಲು (ಕುರಾಸಾಂ. ೧೯-೫೩). ಕೋಟಾನುಕೋಟಿ, | 
ಕೋಟ್ಯಾನುಕೋಟಿ - ಕೋಟ್ಯಂತರ; ಅಸಂಖ್ಯ: ಹಳಿಯಜೇಂದ್ರಾದಿ ! 
ಗಳು ಕೋಟಾನುಕೋಟಗಳು ಮರಣವಪ್ಪರು (ವೀಕೈ ಪು. ಸೂಪ 
ಕೋಟ್ಕಾಸುಕೋಟಿ ವಿಷ್ಣು ಬ್ರಹ್ಮೇಂದ್ರಾದಿಗಳು ಕಾಲವು ತುಂಬಿದ | 
ಬಳಿಕ ಮರಣವಾಗುವರು ; ನನ್ನಿಂದ ಕೊಬು ಚಕ್ರವರ್ಶಿಗಳಾದರೂ : ಆ 
ಸಾಯುವರು (ವೀಕೈಪು, ೨-೫-೧೪ ಟೀಕೆ) [ಸಂ.) | 


23 


೨೩೨೭ 


ಕೋಟಿಯೇರಿಸು 


ಕೋಟಿ, ಕೋಠಿ (ನಾ). ವಸ್ತುಗಳನ್ನು ಕೂಡಿಡುವ ಸ್ಥಳ; 
ಉಗ್ರಾಣ; ಧಾನ್ಯಾಗಾರ. "ಕೋಟಖೋಲಿ' ಷರಾ. ೨. ಹಾಯಿ 
ಹಡಗು; ನಾವೆ: ಜಲಮಾರ್ಗದಿಂದ ಮಚನೆದೊಳಗಿಂದ ಅಧವಾ 
ಕೋಟಯದೊಳಗಿಂದ ಕಳುಹಿಸಲಿಕ್ಸೆ ಬರದರೆ ಅದಕ್ಕೆ ಬೀಳುವ ಅಡತಿ 
(ಮುಂಟವ್ಯಾ. ೨೬೭). ಕೋರ್ಶ್ಕಿ : ೧. ದಾರೀಲಿ ಕೋರಿಯಿಂದ ಎರು 
ಗಂಧದ ತುಂಡು "ಗೊಂಡು ಅಲ್ಲಿಗೇ ಬಂದು ಬಿಡು (ಮಾಂಗಲ್ಯ. ೧೫) ; 
ಮಿಕ್ಕ ಎಲ್ಲಾ ಸಾಮಾನುಗಳನ್ನೂ `ಸಂಗ್ರಹಿಸಿಟ್ಟ ಅವನ ಕೋರಿ 
(ತಕ್ಕಡಿ. ೧೮); ನಮ್ಮ ಬ್ಯಾಪಾರಕ್ಕೆ ಅಡ್ಡಿ ಬರುತ್ತಿದ್ದು ದನ್ನು ಕಂಡ 
ಅರಬ್ಬರು ಪೋಚು:ಗೀಸರು ತಂಗಿದ್ದ ಮನೆ ಮತ್ತು ಕೋಶಿಯ ಮೆಲೆ 
ಧಾಳಿ ಮಾಡಿದರು (ಪ್ರವಾಇ. 11, ೨೨೫); ಕೋರೀ ವ್ಯವಸ್ಥಾ ನಿನ್ನ 
ಕಡಿಗೆ;`ನೀ ಬೇಇದ್ದು ಮಾಡಿಸಿಬಿಡು ಹೋಗಲಿ (ತಿಡುಗು. ೫೫). 
(+ ಹಿಂ. ಮರಾ. ಕೋರೀ./ ಪ್ರಾ. ಕೋಟ್ಟ, ಕೋಟ್ಟಿಯ; 
< ಸಂ. ಕೋಸ್ಟ! 
ಳೋಟಕ (ಗು). ೧. ತುತ್ತತುದಿಯ. "ಕೋಟಕಶಿಲೆ? ಪರಾ. 
(ನಾ). ೨. ತುತ್ತ ತುದಿ; ಶಿಖರ. (Xo.] 
ಕೋಟಕಶಿಲೆ (ನಾ). [ಜೈನ] ಸಿದ್ಧ ಶಿಲೆ: ತಮ್ಮನುಂ ತಾನುಂ ಅನೇಕ 
ಕುಲರಾಜ ಸಮಾಜಂಬೆರಸು ಆಡುವ ನೆವದೊಳ್‌ ಪೋಗಿ ಕೋಟಕ 
“ಶಿಲೇಯಂತೋಜಕೆ ( ಶಾಂಕಿಪು. ೫-೨೫ ವ); ಕೋಟಕಶಿಲೆಯನೆತ್ತಿದ ಮಹಾ 
ಸತ್ವಂ (ಹಂರಾಮಾ. ೧೪-೧೮೮ ವೆ) ; ಬರುತ ಬಟ್ಟಿ ಯೊಳಿರ್ದ ಕೋಟಕ 
ಶಿಲೆಗಂಡು ನೆರೆದರಸುಗಳೆಂದರು (ವರ್ಧಚ. ೪-೪೮). [ಕೋಟಕ + ಶಿಲೆ) 


ಕೋಟಖೋಲಿ, ತೋರಠೀಖೋಲಿ (ನಾ). (ಉಕ) ವಸ್ತುಗಳನ್ನು 


ಕೂಡಿಟ್ಟ: ಕೋಟಿ ; ಉಗ್ರಾಣ: ಕೋಟಖೋಲಿ ಯಲ್ಲಿ ಅಕ್ಕನೊಂದಿಗೆ 
ಚಹಾ ಅವಲಕ್ಕಿಗೆ ಕೂತೆ (ವೈನಿ. ೯). ಕೋರೀಖೋಲಿ: ದಣಿಹು 
ಬಂದು ಎಲ್ಮು ಜಾಗಾ ಸಿಗದ ನೀವು ಕೋಠೀಖೋಲ್ಯಾಗ ಬಂದು ಮಲ 


ಕೊಂಡಿ) (ಸಮಜೀ. 36೨). [4 ಹಿಂ. ಮರಾ. ಕೋರೀಖೋಲೀ] 


| ಕೋಟಗಾವುಂಡ (ನಾ). ಒಬ್ಬಾತನ ಹೆಸರು: ಆವರನ್ವಯತಿಳಕಂ 


ಲೋಕವಿಶ್ರುತಂ ಸಿರಿಯ [ಕೋ]ಟಿಗಾವುಣ್ಣಂ ಸಂಭಾವಿಸಿದಂ 
(ಸೌಇಇ. XI-i, ೯೫-೯; 980). [ಕೋಟ + ಗಾವುಂಡ (ಆ ಗಾಮುಂಡ)] 


ಕೋಟನಾಳು -(ನಾ). (ಕರಾ) ಹುಟ್ಟಿದ ದಿನದ ವಿನರ ಮತ್ತು 


ಗ್ರಹಕು4ಡಲಿಯನ್ನು ಒಳಗೊಂಡ ಜಾತಕ; ಜನ್ಮಕುಂಡಲಿ: 
ಜೋಯಿಸರಿಗೆ ಸಂತಾನವಾಗದಿರಲೇನು ಕಾರಣನೆಂದರಿಯಲುೂ ಕೋಟ 
ನಾಳು (ಜಾತಕ) ತೋರಿಸಿದರು (ಧ್ರಾಂತಿಸು. ೪). [1] 


'ಕೋಟಪತ್ರ (ನಾ). ೧. ದೋಣಿಯನ್ನು ನಡಸುವ ಹುಟ್ಟು: 


“ ಆರಿತ್ರಂ, ಕೋಟಿಸ[ಪಾಕಾ. ಪಾ]ತ್ರೆಂ- ಈ ೨'ನಾನೆಯ ಸೋಗೆ” 
(ಹಲಾಯು. ೧೧-೫೦). ೨. ಹಡಗಿನ ಮುಂಭಾಗ; ಚೂಣಿ: 
*ಹಡಗಿಸ ಮುಖಂ ಕೋಟಪತ್ರಮೆಸಿಸಿಕ್ಕುಂ? (ಮಂಗರಾ. ೧೨೧-೫). 
[ಕೋಟ, + ಪತ್ರ] 
ಕೋಟಿಪಾತ್ರ (ಬಾ). ಇ ಕೋಟಪತ್ರ ೧: *ಅರಿತ್ರಂ. ಳೋಟಪಾ 
(ಪಾಠಾಂ. ಪ]ತ್ರಂ-ಈ ೨ ನಾವೆಯ ಸೋಗೆ * (ಹಲಾಯು. ಗಿ೧೧-೫೪). 
[ಕೋಟ * ಪಾತ್ರ] 
ಕೋಟಯೇರಿಸು (ಕ್ರಿ). ಆಕ್ಷೇಹಿಸು; ಮೂದಲಿಸು; ಪ್ರತಿವಾದ 
ಗಳನ್ನು "ಒಡ್ಡು ; ತರ್ಕಮಾಡು : ರಂಗನಾಥನು ಮರಾಠೀ ಕವಿಯ 
ಜಾಡನ್ನು ಹಿಡಿಯು *ಏಲಿತವಹ"ಕನ್ನಡದ ನುಡಿಯಲಿ ತಿಳಿದು ತನ್ನೊಳು 
ತನ್ನೆ ಮೋಕ್ಷದ ಗಳಿಸಿಕೊಂಡರೆ ಸಾಲದೆ? ಸಂಸ್ಕೃತದಲಿನ್ನೇನು?” 
ಎಂದು ಕೋಟಂಯೀರಿಸಿದನು (ಕಮಪಾಂ. ೯೯). "ಕೋರಿ ಪರಾ. 
[ಕೋಟ * ಏರಿಸು(ಆ ಏಜ್‌ಸು)] 


ಕೋಟವರ್ಷೆ 


ಕೋಟಿವರ್ಷೆ (ನಾ). ಒಂದು ಔಷಧಿಯ ಹೆಸರು: *ಮರುನ್ಮಾಲಾ, 
* ಎ ಕೋಟವರ್ಷಾ, ಲಂಕೋಯಿಕಾ, ಲಂಕಾಸಿಳಾ-೧೦ ಸ್ಪೃಕ್ಕವೆಂಬ 
ಗ್ರಂಧ್ಮದ್ರೆವ್ಮ ; ಸಂಕೇಬೇರುಗ (ಸಿದ್ಧಾಂತಿ. ೧೨೫). 

[ಸಂ. ಕೋಟವರ್ಷಾ] 

ಕೋಟಿಶ (ನಾ). (ಹೊಲಗದ್ದೆಗಳಲ್ಲಿ ಹೆಂಟಿಗಳನ್ನು ಒಡೆಯುವ) 
ಮರದ ಕೊಡತಿ; ಹಲಬೆ: *ಕೋಟ[ಪಾಕಾಂ. ಟೀ)ಶಂ, ಲೋಷ್ಟ 
ಭೇದನಂ- ಈ ೨ ಹಲಿಕೆ* (ಹಲಾಯು. ೯೪-೪೨೨) ; "ಹರಿಕೆ ಕೋಟಶ 
ಮುಕ್ಕು ಲೋಪ್ಟಭೇದಂ* (ಮಂಗರಾ. ೧೦೯-೧). [ಸಂ.1 

ಕೊೋಟಿಹೊರಿಸು (ಕ್ರಿ). ಆಪಾದನೆಯನ್ನು ಹೇರು, ಹೊರಿಸು: 
ರಾಜನ ಮೇಲೆ ಅವನ ಸ್ನೇಹಿತರು ಕೋಟಿಹೊರಿಸುವುದಕ್ಕೆ ಮೊದ 
ಲಾಯಿತು (ನಟಸಾ. ೬೧). [ಕೋಟಿ + ಹೊರಿಸು (೮ ಫೊರಿಸು)] 

ಕೋಟೀರ (ನಾ). ೧. ಕಿರೀಟಿ; ಮಕುಟ: *ಕಿರೀಟಂ, ಉಷ್ಮೀಸಂ, 
ಕೋಟೀರಂ, ಮುಕುಟಿಂ- ಈ ೪ ಮಕುಟಂ? (ಹಲಾಯು. ೯೩-೪೧೧); 
ಶ್ರೀರಮಣಂ ಪುಟ್ಟರೆ ಕೋಟೀರಾದ್ಮಾಭರಣ ಚಕ್ರಮುಖ್ಮಾಯುಧ 
ನಾನಾರಶ್ಮಿಯನು ವಿಜೃಂಭಿಸೆ ರಾರಾಜಿಸಿದತ್ತು ಕೌಸ್ತುಭಂ ಪೇರುರಡೊಳ್‌ 
(ಜಗವಿ. ೩-೧) ; ತೇರು ಗಮಿಸುವ ವೇಗಕರಸನ ಚಾರುರತ್ನಸ್ಫುರಿತ ಶಿರ 
ಕೋಟೀರೆ ಕೆಡೆದುದು (ಅಂಬಿಕಾ. ೪೮-೩೧). ೨. ಜಡೆ; ಮುಡಿ: 
ಸೋಮಕೋಟೀರಭಾರನಂ...ತ್ರಿಣೇತ್ರನಂ (ಭಿಕ್ತಾಚ. ೩-೫೯); 
ಜಯಜಯ ಸುಧಾಕರ ಕಲಾಕಲಿತ ಕೋಟೀರ (ರಾಜಕೇ. ೧೪-೧೬೯ ವ). 

(ಸಂ. 

ಕೋಟೀಶ, (ನಾ). - ಕೋಟಶ: *ಕೋಟೀ[ಪಾಳಾಂ. ಓ]ಶಂ, 
ಕೋಪ್ಟಭೇದನಂ - ೨ ಹಲಿಕೆ* (ಹಲಾಯು. 8೪-೪೨೨). [ಸಂ.] 

ಕೋಟೀಶ್ಯ (ನಾ). ಕೋಟ್ಯಧೀಶ: ಅವನೊಬ್ಬ ಕೋಟೀಶ (ರೂಢಿ). 

[ಳೋಟ್ಯ * ಈಶ) 

ಕೋಟು, (ನಾ). ಮೈಗೆ ತೊಟ್ಟುಕೊಳ್ಳುವ ಒಂದು ಬಗೆಯ 
ದಪ್ಪವಾದ ಉಡುಪು; ಮೇಲಂಗಿ: ಕೋಟುಗಳೇ ಪ್ರಬಲವಾಗಿ 
ಮುಂಚಿನ ನಿಲುವಂಗಿಗಳು ಎಲ್ಲಿಯೋ ಅಡಗಿದವು (ತೊಳೆಮು. ೭೨); 
ಕಾಲಿಗೆ ಬಿಳಿ ಇಜಾರು ; ಉದ್ದವಾದ ಕಪ್ಪುಕೋಟು; ತಲೆಗೊಂದು 
ಪಾಗೋಟಿ , , . ಧರಿಸಿದ್ದನು (ನಿಷ್ಕಾಮ. ೨). [*- ಇಂ. ೦೦೩೭) 

ಕೋಟ್ಟು, ಕೋಟ್‌ (ನಾ). ಇಸ್ಪೀಟು ಆಟದಲ್ಲಿ ಒಂದು ಬಗೆ. 
ಐ ಪಕ್ಷ ಕಟ್ಟಿ ಆಡುವಾಗ ಒಂದು ಪಕ್ಷದವನು ತನ್ನ ಪ್ರತಿಪಕ್ಷ 
ದವರೂಡನೆ ಎಲ್ಲಾ ಎಲೆಗಳನ್ನೂ ಗೆಲ್ಲುವುದು: ಆವರೆಗೂ ಮೂಕ 
ವಾಗಿ ನಡೆದ ಅಟ "ಕೋಟು? "ಒಳ್ಳೈ'ಗಳು ಒಂದರಮೇಲೊಂದು 
ಒದಗಿದಾಗ ಒಮ್ಮೆಲೇ ಚತುರ್ಮುಖವಾಗಿ, ಷಣ್ಮುಖವಾಗಿ ಕೆಲೆಯ 
ಹತ್ತಿತು (ಮೂರುದಾ. ೪). ಹೋಟ್‌: ಇನರ ಹೋಡಿದಾರನು 
"ಕೋಟ್‌ '- ಎಂದು ಒದರಿದಾಗ ವಿರುದ್ಧಹಕ್ಷದವರ ದಿವಾಳಿಯಾಗಿ 
ಬಿಟ್ಟಿತ್ತು (ಮೂರುದಾ. ಆ). [4- ಇಂ. Quote] 

ಕೋಟುಗಸ್ತಿ "ಕೋಟುಗಸ್ತು' ನೋ. 

ಕೋಟುಗಸ್ತು, ಕೋಟುಗಸ್ತಿ (ನಾ). ರಾತ್ರಿಯಲ್ಲಿ ವೇಷ 
ಬದಲಾಯಿಸಿಕೊಂಡು ಗುಟ್ಟಾಗಿ ತಿರುಗಾಡುವುದು ; ಗುಪ್ತವಾಗಿ 
ಸಂಚರಿಸುವುದು; ಪಹರೆ (?): ಅ ಪಟ್ಟಣದ ದೊರೆಯಾದ 
ವಿರೋಚನನು ರೂಪವನ್ನು ಮರೆಯಿಸಿಕೊಂಡು ಕೋಟುಗಸ್ತಿಗಾಗಿ 
ಬರುತಾ ಇವನನ್ನು ಕಂಡು- ನೀನು ಯಾರು? . , . ಎಂದನು 
(೩ತಿಟಂ. ೪,೬). ಕೋಟುಗೆಸ್ತಿ : ನನ್ನಿ ರಾತ್ರೆ ಕಳ್ಳರನ್ನು ಹಿಡಿಯು 


೨.5.೨೮ 


ೆ 
20 


| 
40 | 


ವುದಕ್ಕೆ ಹೋಗಿದ್ದ ಠಾಣೇದ ಗುರಿಕಾರನು ಊರಲ್ಲಿ ಕೋಟುಗಸ್ತಿ |45 


ತಿರುಗುತ್ತಿರುವಾಗ್ಗೆ (ಪೇಟೀಮಾ. ೩೬). [ಕೋಟು + ಗಸ್ತು] 


ಕೋಟೆಯಮ್ಮ 


ಕೋಟುರ (ನಾ). ನೋವು; ಸಂಕಟಿ (?): ಶೇಳಾರ ಮನಕ್ಕೆ 
ಳೋಟುರಮನಾಗಿಸದೀ ಭುವನಾಂತರಾಳದೊಳ್‌ (ಎಇ. ೫111, ೩೦೩-೨3೮; 
1125). [೪ ಕೋಟರೆ?) 

ಕೋಟಿ, "ಕೋಂಟಿ' ನೋ. 

ಕೋಟ್ಕೆ (ನಾ). ಒಂದು ಸೀಮೆಯ ಹೆಸರು: ಕೋಟಿಯ ನೀತಿ 
ಮಾರ್ಗ್ಗೇಶ್ವರವುಮನಾಳ್ವ ಶ್ರೀಮನ್ಮೂವಡಿ ಚಿಲ್ಲುಕದೇನ 
(ಎಕ. 1x, ಡನ್ನಪ. ೪೮-೮; 907). [?] 

ಕೋಟಿಕೋಲಾಹಲ "ಕೋಂಟಿಕೋಲಾಹಲ' ನೋ. 

ಕೋಟೆಕೋಳಾಹಳ "ಕೋಂಟಿಕೋಲಾಹಲ' ನೋ. 

ಕೋಟಿಗಳು (ನಾ). ಕೋಟಿಯ ಗೋಡೆಯ ಕಲ್ಲು; ಪ್ರಾಕಾರದ 
ಶಿಲೆ: ಮಂಟಸಂ ಬಿರಿಬಿರಿದು ಬಯಲಾಯ್ತು ಬಾಗಿ ಬಿದ್ದುವು ಕೋಟೆ 
ಗಬ್ಲುಗಳ್‌ (ಬಸಪು. ೧೬-೫). 

[ಕೋಟಿ (ಆ ಕೋಂಟಿ) + ಕಲ್ಲು (ಆ ಕಲ್‌) 

ಕೋಟೆಗಾ (ಕ್ರಿ). ಕೋಟಿಯನ್ನು ರಕ್ಷಿಸು, ಕಾಪಾಡು: ಎತ್ತಿದ 
ಪಂಜುಗಳುರಿವೆಳಗೆತ್ತಂ ಮಿಸುಗುವಿನಮೆಳ್ವಜಕಿಳ್ಪ ಜಕನುತ್ತಂ ಬಿತ್ತರದಿ 
ನಾರ್ದು ತಿರುಗುತೆ ಸುತ್ತಂ ಸಲೆ ಕೋಟಿಗಾದನಡಳಿತ ಧೀರಂ 

[ಕೋಟಿ (೮ ಕೋಂಟಿ) + ಕಾ|] 

ಕೋಟೆಗಾಅ "ಕೋಂಟೆಗಾಅ' ನೋ. 

ಕೋಟಿಗಾವಲ್‌ "ಕೋಂಟಿಗಾವಲ್‌? ನೋ. 

ಕೋಟಿಗಾಳಗ "ಕೋಂಟಿಗಾಳೆಗ' ನೋ. 

ಕೋಟಿಗಾಳೆಗ "ಕೋಂಟಿಗಾಳೆಗ” ನೋ. 

ಕೋಟಿತೆನೆ "ಕೋಟಿದೆನೆ' ನೋ. 

ಕೋಬಿದೆನೆ, ಕೋಟಿತೆನೆ (ನಾ). ಕೋಟಿಯ ಅಗ್ರಭಾಗದಲ್ಲಿರುವ 
ಬುಗುರಿಯ ಆಕಾರದ ಕಂಡಿಯುಳ್ಳ ರಚನೆ, ಶಿಲ್ಪ: ಬಿಡದೆ ಸಾವಿರ 
ಸಂಖ್ಶೆಯೂ ನಿಚ್ಚಣಿಗೆಯ ತೊಡಿಸಿ ತೆಂಕಣ ಕೋಟಿಡೆನೆಗೆ (ಕಂನವಿ. 

ಮುಗಿಲುಮುಟ್ಟದ ಕೋಟಿದೆನೆಗಳಿಂ ಕೊನೆಗಳಿಂದಗಳು 
ಜಲಮತಳಮಂ ಭೇದಿಪುದು (ರುಕ್ಕಾಂಗ. ೩-9). ಕೋಟಿತೆನೆ: 
ಗಗೆನವ ಸೋಂಕುವ ಕೋಟಿಕೊತ್ತಲುಗಳು ಬುಗುರಿ ಮಾಟದ ಕೋಟಿ 
ತೆನೆಯು (ಸಾಗಂಪ. ೧-೭) ; (ಕಟ್ಟಡಕ್ಕೆ, ಗೋಡೆಗೆ) ಕಂಡಿಗಳುಳ್ಳ 
ಕೈಪಿಡಿಗೋಡೆ ಹಾಕು, ಕಟ್ಟು; ಕೋಟಿ ತೆನೆಮಾಡು, ಕಟ್ಟು 
(Embattle. ಇಂಕನಿ). [ಕೋಟಿ] (ಆ ಕೋಂಟಿ) + ತೆನೈ] 

ಕೋಟಿಮನೆ (ನಾ). ಕೋಟಿಯಿಂದ ಸುತ್ತುವರಿಯಲ್ಪಟ್ಟ ಮನೆ : 
ಹಿಂದೆ ದುರ್ಗವಾಗಿದ್ದ ಶ್ರೀಮಂತಗೃಹ, ಕೊ ೋಟಿಮನೆ 
(Castle. ಇಂಳನಿ). [ಕೋಟಿ (ಆ ಕೋಂಟಿ) + ಮನೆ] 

ಕೋಟಿಮಾನ್ಯ (ನಾ). ಕೋಟಿಯ ರಕ್ಷಣೆಗಾಗಿ ಕೊಟ್ಟಿ ಮಾನ್ಯ, 
ಭೂಮಿ : ಬಯಿರಗೊಂಡಗೆ ಕೋಟಿಮಾನ್ಯದ ಗದೆ (ಮೈಆರಿ. ೧೯೩೦, 
೯೮-೩ ; 17ನೆಯ ಶತ). [ಕೋಟಿ (£ ಕೋಂಟಿ) + ಮಾನ್ಯ] 

ಕೋಬೆಮುಗಿಲು (ನಾ). ಕೋಟಿಯ ಆಕಾರದಲ್ಲಿ ಸುತ್ತು 
ಗಟ್ಟದ ಮೋಡ: ಕೋಟಿಮುಗಿಲು, ಕೆಮ್ಮೋಡ, ಬಿಳಿಮೋಡ, 
ಕಾರ್ಮೋಡ, ಹಿಂಡುಮೋಡ ಇನಿದ್ದು ಚಿಟ್ಟಿಹುಳ ನೆಲ ಕಚ್ಚದೆ 
ಹಾರಾಡಿದರೆ ಮಳೆ ತಕ್ಕೋಳಿ, ಕುರ್ತೇಟು ಬಂತು (ಹುಟ್ಟಹ. ೧೪೩). 

(ಕೋಟಿ, (ಆ. ಕೋಂಟಿ) ೬ ಮುಗಿಲು (೮. ಮುಗಿಲ್‌)) 

ಕೋಟಿಯಮ್ಮ (ನಾ). ಒಬ್ಬಾತನ ಹೆಸರು: ಉತ್ತರಾಯಣ 
ಸಂಕ್ರಾನ್ಷಿಯನ್ನು ಕೋಸಿಗರ ಕೋಟಿಯಮ್ಮಂ ಗೋಸಹಸ್ತ್ರ್ರಮಾಲ್ಲಂ 
(ಮೈಆರಿ. ೧೯೨೯ , ೭೮-೧೨ ; 964), 

[ಕೋಟಿ (ಆ ಕೋಂಟಿ) * ಅಮ್ಮ] 


(ವೃಷವಿ. ೧೧-೧೨). 


೧೪-೪೧) 


ಕೋಟೆನಲ ೨೨೨೯ 


ಕೋಟೆವಲ (ನಾ). ಕೋಟಿಯ ಹತ್ತಿರದ ನೆಲ; ದುರ್ಗದ ಪ್ರದೇಶ: | | 

ಚೆಟ್ಟಿ ಗರ ವೀರರಸಮಂ ನೆಟ್ಟನೆ ತೂಗಲೈ ದಿಟ್ಟ ದೊಲೆಯಿಂದದಟರ್‌ 
ಕಟ್ಟಿದ ಕಟ್ಟಳೆಯೆನಿಸಿದುದಿಟ್ಟಳಮೆನೆ ಕೋಟಿವಟಕಿಯ ಸೆಅಕೆಗೆಯ್ದಜಕಿ 
ಗಳ್‌ (ಪಾರ್ಶ್ವಘು. ೩-೧೩೨). [ಕೋಟಿ (ಆ. ಕೋಂಟಿ) + ಬಟ್‌] 

ಕೋಟಿವಿರಿ (ನಾ). ಕೋಟಿಯ ಬಿರುಕು, ಸೀಳು: ನಾಡ ಕೊಳ್ಳೆಗೆ 5 
ಹರಿದು ತಲೆ ಹೋಗಾಡಿದಂತವನಲ್ಲ ಮೇಹಿಂಗಾಡ ಬಂದಿಲಿ ಕೋಟಿನಿರಿ 
(ಪಾಕಾಂ. ಕೋಟನಿಆ)] ಯಲಿ ಸಿಕ್ಕಿ ಮಡಿವಂತೆ (ಬಸಪು. ೫೮-೪೪). 

[ಕೋಟೈ(ಆ ಕೋಂಟಿ) + ಬಿರಿ) 

ಕೋಟೇಶ್ವರ (ನಾ). (ಕರಾ) ೧. ಒಂದು ಊರಿನ ಹೆಸರು. 
೨. ಬ್ರಾಹ್ಮಣರ ಒಂದು ಪಂಗಡ; ಆ ಪಂಗಡಕ್ಕೆ ಸೇರಿದವನು : |160 
ಕೋಟೀಶ್ವರ ಬ್ರಾಹ್ಮಣರು, ಕುಂದಾಪುರ ತಾಲ್ಲೂಕಿನ ಕೋಟೀಶ್ವರವೆಂಬ 
ಗ್ರಾಮದಲ್ಲಿ ವಾಸಿಸುವರು (ತುಳುನಾ. ೧೪೫). [ಕೋಟ ಈಶ್ವರ] 

ಕೋಟ್ಟ "ಕೋಂಟಿ' ನೋ. 

ಕೋಟ್ಟಿವಳ 'ಕೊತವಾಲ' ನೋ. 

ಕೋಬ್ಬಾರಿ "ಕೊಟ್ಟಾರಿ? ನೋ. 

ಕೋಟ್ಟಿ "ಕೋಂಟಿ'` ನೋ. 

ಕೋಟ್ಟೆಅ (ನಾ). ಒಬ್ಬಾತನ ಹೆಸರು: ತೋಟ್ಟಮುಂ ಮನೆತ್ತಾನಮುಂ 
ಚನ್ಹ್ರಸೇನಾಚಾರ್ಯರ್ಕೆ ಉದಪೂರ್ವಂ ಕೊಟ್ಟಾರ್‌ ಆದರೆ ಸಾಕ್ಷಿ 
ಕೋಟಿ ಜರುಂ ಕಾರೆಅಜುಳುಂ (ಮೈಆರಿ. ೧೯೨೫, ೧೦೬-೩೬೬; ?). (2) 

ಕೋಟ್ಯಂತರ (ಗು). ಕೋಟಗಟ್ಟಲೆಯ ; ಲೆಕ್ಕವಿಲ್ಲದ; ಅಸಂಖ್ಯ |20 
ವಾದ : ಹಿಡಿಮಂದಿಯ ಭೋಗ ವೈಭವಗಳ ರಕ್ಷಣೆಗಾಗಿ ಕೋಟ್ಯಂತರ | 
ಜನರ ರಕ್ತಶೋಷಣೆ ದುಃಖಸಂಕಟಗಳನ್ನು ಜಾಗರೂಕತೆಯಿಂದ 
ಬಚ್ಚಿಡುತ್ತಿದ್ದ (ಪುನರು. ೩೨೬). [ಕೋಟಿ + ಅಂತರ] 

ಕೋಕ "ಕೊಟ್ಟ ನೋ. 

ಕೋಶಾರ "ಕೊಟ್ಟಾರ ನೋ. 

ಕೋಠಿ; (ನಾ). ಪ್ರಶ್ನೆ; ಸವಾಲು: ಗಾನರಸಕ್ಕೆ ಮಾತ್ರವೇ ಈ 
ಸಂಬಂಧವನ್ನು ಹೇಳುವುದಕ್ಕೆ ಕಾರಣವೇನು? ಎಂದು ಕೋರಿಮಾಡಿದರೆ, 
ಉತ್ತರವನ್ನು ಚೆನ್ನಾಗಿ 'ಯೋಚಿಸಿ ತಿಳಿದುಕೊಳ್ಳಬೇ ಕಾಗಿದೆ 
(ಕಾಂಪೂಚ. ೧೨); ಆದರ ಮೇಲೆ ನೀನು ಇನ್ನಾವ ಕೋಠಿ ಹಾಕುತ್ತೀಯೆ? 
ಎಂದು ಕೇಳಿದನು ( ಕೊನಷ್ಟೈ. ೧೨೨); ದರ್ಭೆಗೇನು ನಮ್ಮ ಮನೆಯಲ್ಲಿ |80 
ಬರೆ ಬಂದಿದೆಯೇನೆ? ಒಂದು ಹಸು ಮೇಯುವಷ್ಟು ಇದೆಯಲ್ಲಾ . 
ಎಂದು ವೆಂಕಮ್ಮ ಅದಕ್ಕೂ ಒಂದು ಕೋರಿಹಾಕಿ ಮಾತಿಗೆ ಮಾತು 
ಜೋಡಿಸುತ್ತಿದ್ದರು (ರಾಗಿಣಿ. ೩). [ಆ ಸಂ. ಕೋಟಿ] 

ಕೋರಿ “ಕೋಟ್ಕ' ನೋ. 

ಕೋರೀಖೋಲಿ "ಕೋಟಖೋಲಿ' ನೋ. 

ಕೋಡ, "ಕೋಡಗ? ನೋ. 

ಕೋಡ್ಕ (ನಾ). ಕಾಡುಹಂದಿ; ಸೂಕರ: *ಮಿಗೆಯೆಕ್ಕೆಲ ಕೋಡ” 
(ಕವಿಕಂ. ೬೧); ಕೊ£ಕೋ]ಡ ಕೂರಂಗಿ ಮರೆ ಹುಲ್ಲೆ (ಶ್ರೀಪಾಲ. ೭-೧೬). 

[ಆ ಸಂ. ಕ್ರೋಡ) 

ಕೋಡ, (ನಾ). ಕೊಂಕು; ಬಾಗು ; ವಕ್ರ. "ಕೋಡಮೆ? ಪರಾ. [?) 

ಕೋಡಂಗಿ, ಕೋಡಗಿ, ಕೋಡಿಂಗ್ಯ ಕೋಡಿಗ (ನಾ). ೧. ಯಕ್ಷ 
ಗಾನ, ಬಯಲಾಟ, ನಾಟಕ ಮತ್ತು ಸರ್ಕಸ್ಸುಗಳಲ್ಲಿ 
ವಿಕೃತ ವೇಷವನ್ನು ಧರಿಸಿ ಅಭಿನಯಿಸುವ ಹಾಸ್ಯಪಾತ್ರ; 
ವಿದೂಷಕ; ಹಾಸ್ಯ ಗಾರ, ನಕಲಿ: ಹಳೆಯನನು ಬಿದ್ದ 
ಹೊಸಹೊಸಬ ಗೆದ್ದ, ಕೋಡಂಗಿ ನಡುವೆ ಎದ್ದೆ. ನವೋಸನವದ 
ಬಯಲಾಟ ಭಾರಿ ತಾಂಡವವೆರಾಷ್ಟದುದ್ದ (ಅರಳು. ೪೨೭); 


25 


| 
| 40 


ಕೋಡಳೆಯ್‌ 


ಕೋಡಂಗಿ ಅಗಲೇ ತೆರೆಯಾಚಿ ಬಂದನಯ (ಚಂಡೆಮ. ೨೨-೪); 
ದೇವರಿಗೆತ್ತಿದ ಅರತಿಯೊಂದಿಗೇನೆ ಕೋಡಂಗಿಯರು ಭಾಗವತರೊಡನೆ 
ಸ್ತುತಿಪಾಠ ಮಾಡುತ್ತ ರಂಗಸ್ಥಳವನ್ನು ಸೇರೆಬೇಕು (ಯಕ್ಷಬ. ೪೧) ; 
ಸರ್ಕಸ್ಸಿನಲ್ಲಿ ಅಂಗಚಲನೆಯ ಚಮತ್ಕಾರ ಸಾಮರ್ಥ್ಯವನ್ನು 
ತೋರುವ ಕಲಾವಿದನನ್ನು ಅನುಕರಿಸಿ ಮೂರು ಉರುಳಾಗುವ 
ಕೋಡಂಗಿಯಂತೆ (ಬಂಕಿಮ. ೩೫೦). ೨. ಅವಿವೇಕಿ; ಮೂರ್ಬ: 
ಕೊಟ್ಟೋನು ಕೋಡಂಗಿ ಇಸ್ಕೊಂಡೋನು ಈರಭದ್ರ (ಗಾದೆ). 
೩. ಕುರೂಪಿ: ಈ ಕೋಡಂಗಿಯನ್ನು ಎಲ್ಲಿಂದ ಹುಡುಕಿ ತಂದರೋ 
..* ಡೆಂದ್ರಭಾಗಿಗ ಶೋಭಿಸುವ ಹುಡುಗನೇ ಅಲ್ಲ (ಮೂರುದಾ. ೬೫). 
ಕೋಡಗಿ: ೧. ಆ ಕೋಡಗಿ ಕಾಡ ಕೂಡಿ ಕುರನಿಯಾಗಿರ್ದುದು 
(ಪುಣ್ಯಾಸ್ರ. ೪-೫೩ನ). ಕೋಡಿಂಗ: ೨. "ಕೊಟ್ಟಿ ವನು ಕೋಡಿಂಗ, 
ತೆಗೆದುಕೊಂಡವನು ವೀರಭದ್ರ? ಎಂಬ ಗಾದೆಯಂತೆ (ಕಾನೂರು. ೪೧೨). 
ಳೋಡಿಗೆ : ೧. ಬೊಂಬೆಗಳಾಟಗಳಲ್ಲಲ್ಲಿ ಪಾತ್ರ ನಿತಂಬಿನಿಜನಗಳಲ್ಲಲ್ಲಿ 
ಡೊಂಬರ ಗಳೆಯ ಸಂಗಡಿಗರು ಕೋಡಿಗರಿಂಬುಗೊಂಡಿರ್ದರಲ್ಲಲ್ಲಿ 
(ಭರಚ,೨೦-೩೫). ಸಿ. ಪುಸ್ತಕವ ಹಿಡಿದುಕೊಂಡು ಪುರಜನವ ಮೆಚ್ಚಿಸುವ 
ಕೊೋಡಿಗರಂತೆ (ಘನವ. ೩೪-೭); ರಾಮನಾಥಾರ್ಯಗಳ್ಳಾಳ್ರ 
ಕೋಡಿಗರ ವಿದ್ಯೆಯಂ ಜೋಡಿಸಿದನೆನಲ್‌ (ಎಕೋಷು. ೯-೩೩) ; ಗೊಲ್ಲರ 
ಗೊರವರ ಗೋಪತಿಗಳ ಬಲುಮಲ್ಲರ ಮಾಸಾಳುಗಳ ಕೊಲ್ಲಟಗರ 
ಕೋಡಿಗರ ಕೇರಿಗಳು ಲೆಕ್ಕವಿಲ್ಲದೆಸೆವವದಜೊಳಗೆ (ರಾಮವಿ. ೩-೪೧) ; 
ಕೋಡಿಗನೋ ಏಡಾಯಗನೋ ಕೋವಿದ ಮುಗ್ಗರದೇೇವನೊ 
(ಹಮ್ಮೀರ. ೬-೫೦). 
ಕೋಡಂಗಿಯಾಟ- ಹಾಸ್ಯಗಾರನ ಅಭಿನಯ ; ಕೋತಿಯಾಟ; 
ವಕ್ರಡೀಷ್ಛೆ : ಕೋಡಂಗಿಯಾಟವನಾಡಿದ ಭಕ್ತಂಗೆ ಬೇಡಿತ್ತನೀವ 
ನಮ್ಮ ಕೂಡಲಸಂಗಮದೇವ (ಬಸವ. ೧೭೯). 
(ಡೇ. 1 ತಮಿ. ಕೋಣಜ್ನು; ಮಲ. ಕೋಡಣಸಿ ; 

ಕೊಡಂಗೈ ; ತೆಲು. ಕೋಣಂಗಿ, ಕೋಡಿಗ] 

ಕೋಡಂಗಿತನ (ನಾ). ನಕಲಿ; ಕವಿಚೀಷ್ಟೆ ; ಹಾಸ್ಯ: (8). 

[ಕೋಡಂಗಿ + - ತನ] 

ಕೋಡರಿಗುರಿ (ನಾ).(?): ಮರೆ ಹಂದಿ ಹುಲ್ಲೆಹುಲಿ ಕಡವೆರಳೆಯುಮಾ 
ಬೆಕ್ಕು ತೋಳನೆಯ್‌ ಸಾರಂಗಂ ಕೆರಡಿ ಮೊಲಂ ಕೋಡಂಗುರಿ ನರಿ 
ದರಿ. ಕೂರಂಗಿ ಬೆಕ್ಕು ಹೇರುಡು ಕಾಕಂ (ಸೂಕ್ತಿಸು. ೩-೧೪೯). 
ಐ. ಇದು ಕೊಂಡಗುಜಃ ಎಂಬುದರ ಅಪಲಿಖತವಿರಬಹುದು. 

ಕೋಡಂಬವಳಿ (ನಾ). ಒಂದು ಊರಿನ ಹೆಸರು?) : ಅತ್ರ ಸಿರಿಸಿ 
ದಯನ ಬರಹ ಯಿಕ್ಕೆ ನಿಂಮ ಕೋಡಂಬವಳಿಯಿಂದ ಪೊಕ್ಳಲು ಬಂದು 
(ಎಕ. ೩1೪, ಮಳನ. ೧೪೫-೪೯ ; ?). (2) 

ಕೋಡಂಬೆ (ನಾ). (1): ಪಡಹದ ಪಿಳುಕುಲಿಯೆ ಕೊಳಂಬೆಯ 
ಕೂಕಂಬದ ಕೊ:ಡಂಬೆಯ ಮುಡಿಗೆಯ ತಾಣಂಗಳೊಳ್‌ ಮೇದು 
ಮೆಯ್ವೆರ್ಚಿ .  . ಕೊಟಿಕಿಟ್ಟಾಡುನ ಮೃಗಂಗಳೊಳ್‌ (ಅನಂಪು. 
೧೧-೩೯ ವ). [2] 

ಕೋಡಕಯ್‌ "ಕೋಡಕೆಯ್‌' ನೋ. 

ಕೋಡಕೆಯ್‌, ಕೊಡಕ್ಳಿ, ಕೋಡಕಯ್‌, ಕೋಡಕ್ಕೆ, (ನಾ). 
ಒಂದು ಬಗೆಯ ಆಯುಧ (7): ಅಳವನಜಕಿಯದೆ ಕೆಣಕಿ ತಹ 
ಮುಂಕೊಳಿಸಿ ಕದನವ ಕೋಡಕೆಯ್ಯ[ಪಾಕಾಂ. ಕೈಯ] ವರಳವಿ 
ಗೊಟ್ಟಿರೆ ನೋಡಿ ಸಿಡಿವಿಂಡಿಗೊಂಡು (ಕು ವ್ಯಾ ಭೀ. ೪-೬೫). 
ಕೊಡಕ್ಕೆ: ಕೊಂದನು ಕೊಡಕ್ಕೆಯೊಳು ಬಂದೆಸುವ 
ಬಿಲ್ಲ ಮಂದಿಯ ಮುಂದೆ ಸಂದಣಿಸಿ (ಕುರಾಸಾಂ. ೪೪-೧೨೦). 


ತುಳು. 


ಕೋಡಕ್ಕ, ೨೨೩೦ ಕೋಡಮ 


ಕೋಡಕಯ್‌ : ಕೋಡಕಖ್ಯೂ[ಪಾಕಾಂ. ಕೈ]ಲಿ ತಿರುಗಿ ಕೃಪ| ' ಕೋಡಗಗಟ್ಟುಕಟ್ಟು "ಕೋಡಗಗಟ್ಟುಗಟ್ಟು' ನೋ. 
ಕೈಮಾಡಿದನು ಕೃತವರ್ಮನೆಸುಗೆಯ ಕೋಡುಬೀಡಿನ ಭರವ ಬಲ್ಲವರಾರು | | ಕೋಡಗಗಟ್ಟುಗಟ್ಟಸು (ಕ್ರಿ). ಕೋಡಗಗಟ್ಟನ್ನು ಕಟ್ಟಿಸು: ಕೋಡಗ 


ಸಮರದಲಿ (ಕುವ್ಯಾಗ. ೨-೬). ಕೋಡಕ್ಕೈ : ಸಬಳಿಗರು ಕೋಡಕ್ಕೆ | ಗಣ್ಟುಗಟ್ಟಸೆನೆ ವಾರಿಧಿಯೊಳ್‌ ಪಿಡಿದೊತ್ತಿ ಜೀವಮಲ್ಲಾಡೆ ತೊಡಂಗಿ 
[ಪಾರಾಂ.ಡುಗೈ] ಯೊಳು ನಿಂದರು( ಸೋಮಚ, ೫-೨೬); ಇವರು ಕಳುಹಿದ | ನೂಂಕಿಸೆನೆ .. . ಲೋಕಮಗುರ್ನಿಸಲೆನ್ನ ಪಿದೈಯಿಂ (ಭರ್ಮಾಮೃ. 
ರುಚಿತದಲಿ ನಿನ್ನವರು ಮಸಗಿದ ಕಡಲವೊಲು ಬಲುದನಕಿಗರು | 5 ೯-೧೮೦). {ಕೋಡಗಗಟ್ಟು * ಕಟ್ಟಿ ಸು] 
ಕೋಲಳವಿಗೊಂಡರು ಕೋಡತೈಗಳಲಿ(ಕುವ್ಯಾಕ.-೫-೧೬); ಚಲಿಸಿತರನೆಲೆ ಕೋಡಗಗಟ್ಟುಗಟ್ಟು, ಕೋಡಗಗಟ್ಟು ಕಟ್ಟು (ಕ್ರಿ). ಕೋಡಗ 
ಕೋಡಕೈಯಲಿ ಮೊಳಗಿದವು ನಿಸ್ಸಾಳ (ಕುವ್ಯಾದ್ರೊಳ. ೧೨-೨೬) ; ಸೆಳೆದ ಗಟ್ಟನ್ನು ಕಟ್ಟು; ಹೆಡನುರಿಗೆ ಬಿಗಿ: ಆ ದ್ರುಪದನ: ಗಡ 
ನಿಷುಧಿಯಲಂಬ ತಿರುವಿಗೆ ತುಳುಕಿ: ಕೋಲನು ಕೋಡಳ್ಕೆಯಿಂದಳನಿ ಕೋಡಗಗಟ್ಟು ಗಟ್ಟಿ ತಂದಣಿಯರಮೊಪ್ಪಿಸು (ಪಂಪಭಾ. ೨-೬೧); 
ಗೊಯ್ಯನೆ ನಿಲುಕಿದನು ನಿಗುರಿದ ಶರೀರಡಲಿ(ತೊರರ್ಯಾ ೩-9-೬೩೯). ಕೊಲಲ್ತೇಡ ಬಡಿದು ಕೋಡಗಗಟ್ಟುಗಟ್ಟಕೊಂಡೆನ್ನಲ್ಲಿಗೆ ಳನ್ನಿಂ 
(ಕೋಡ + ಕೆಯ] 101 (ಧರ್ಮಾಮೃ. ೧೩-೧೨೨); ಕೋಡಗಗಟ್ಟುಗಟ್ಟ ಹಲಿ ಕೃಷ್ಣರನಾಳಿಸಿ 


ಕೋಡಕ್ಸೆ, "ಕೋಡಕೆಯ್‌' ನೋ. | ತಾಳವಟ್ಟದೊಳ್‌ ಮೂಡಿದ ಹಾಣೆಯಂತೆಟಲೆ ., ಬೀರದಬಟ್ಟಿಗೆ ಕೈದು 
ಕೋಡಕ್ಕೆ, "ಕೋಡುಗೈ' ನೋ: ಗಟ್ಟಬೇ0 (ಅನರಿಪು. ೧೩-೩೯); ಅಂದು ದ್ರುಪದನನೆಯಿದಿ ವಿಕ್ರಮದಿಂದ 
ಕೋಡಗ, ಕೊಡಗ,, ಕೋಡ, ಕೋಡುಗ (ಹಾ). ೧. ಕೋತಿ ಕೋಡಗಗಟ್ಟು ಗಟ್ಟಯೆತಂದು ಅಗ್ರಜಗೊಪ್ಪಿಸಿದನು' ಸಾಳ್ವಛಾ ೨೨-೨೭). 
ಮಂಗ; ಮರ್ಕಟ; *ವನೌಳಸಂ ಮರ್ಕಟಂ... ಹರಿ ಕೀಶಮಾ | ಕೋಡಗಗಟ್ಟುಕಟ್ಟು: ಕೊಲ್ವೆಂ ಧುರದಲ್ಲಿ ನಿಂದೊಡೊಳಸಾರ್ದೊಡೆ 
ಕೋಡಗಳೆ ಪೆಸರಕ್ಕು” (ಮಂಗರಾ. ೪೪-೯); ವೈದ್ಯ ಎ. ನರ್ಮದಾ | 15 ಕೋಡಗಗಟ್ಟು[ ಪಾಠಾಂ. ಟ್ವಿ]ಕಟ್ಟುವೆಂ (ಪಾರ್ಶ್ವಪು, ೨-೧೮); ವಿಧಿವಾಶ 
ನದೀತೀರತೊಳ್‌ ಕೋಡಗಮಾಗೆ ಪುಟ್ಟಿದೊಂ (ವಡ್ಡಾರಾ. ೧೩೭೨-೭1 ; ವಾಕ್ಚಣ ಕೋಡಗಗಟ್ಟುಕಟ್ಟತು ದಡಿಗೆ ಕೋಪದಿ ಬಂದು ಗದೆಯಲಿ 
ಕರಿಪತಿಯನೇಜಕಿ ಕೋಡಗಮಿರೆ ಕಂಡುದಜಂಡೆ (ಆದಿಪು. ೧೫-೩೪); ಹೊಯ್ದು ಕಿಡಿ ಚೆಲ್ಲೆ (ಕೌಶಿರಾ, ೧೧-೪೦). [ಕೋಡಗಗಟ್ಟು 4 ಕಟ್ಟು;] 
ನಿಲಲಾಜದೆ. ಸುಂಟದಿಂದ ಕೋಡಗದಂತುಮ್ಮಳಿಸಿ ಕಳವಳಿಸಿ ಕೋಡಗವಾಡು (ಕ್ರಿ). ಕೋತಿಯಂತೆ: ಆಡು, ಮಂಗಚೇಷ್ಟೆ 


(ಧರ್ಮಾಮೃ.೧-೧೪೧); ಕೋಡಗಗಳಂತೆ ಪಲುಗಿರಿದು (ಬಸರ, 6-೧); ಮಾಡು ; ಏಳು ಕಡಲಿನ ಮೇಲೆ ಮುಜಕಿವರು ಕೀಲ ಕಳೆವರು ರವಿಯ 
ಕೋಡಗದ ಮೊಗಸಿರಿಗೆ ಕಾವಲಿಯೊ ಡು ಕನ್ನಡಿಯಸಿಯ್ತು |20, ಬಂಡಿಯ ಬೀಳಲಿಡುವರು ಚಂದ್ರಬಿಂಬವ ಬ್ರಹ್ಮಸಿದಿರಾಗಿ ಕೀತು 
(ಕುವ್ಯಾಕ. ೯-೧೫). ೨. ಕಪಿ ಸ್ವಭಾವದವನು ; ಚಷಲಬುದ್ಧಿಯುಳ್ಳ ಗೋಡೆಗವಾಡುತಿರ್ಪರು ಕೀಳುನುಡಿಯಲಿ ಸುರರನೆಲ್ಲರ ಬೀಳುಗುಟ್ಟುವರಿ 
ವನು: ಲಂಚಲಂಚನ್ನುಗಳ ಫೀಡುತಿರಬೇಕು ಕೋಡಗರಿಗೂ ಕೋಡಂಗಿ ದಿರಬಂದರೆ ಭೂಪ ಕೇಳೆಂದ (ಸಂಭಪ. ೭-೧೮). [ಕೋಡಗ +'ಆಡು,] 


ಗಳಿಗೂ (ಅರಳು. ೩೪೮); ` ಊರಿಗೆಲ್ಲಾ ಒಂದೇ ಬಟ್ಟೆ, ಕೊೋಡಗನಿಗೆ ಕೋಡಗಿ "ಕೋಡಂಗಿ' ನೋ. 
ಬೇಕೆ ಬಟ್ಟೆ (ಗಾದೆ). ಕೊಡಗೈ : ೧. ಕೊಡಗ ಪಣ್ಣನಿತ್ತಬ್ಬದು ತಿನ್ನದು| | ಕೋಡಣಸು (ನಾ). ದನಕರುಗಳ ಕೊಂಬಿಗೆ ಅಳವಡಿಸುವ 
(ವರ್ಧಚ ೨-೧೧ ;. ಕೊಡಗದ ಮೂಳೆಯಂ ವೃಕ್ಪಗಳ ಬೇರಿನಲ್ಲಿ 25] ಲೋಹದ ಗೊಣಸು, -ಅಣಸು: ಕೋಡಣಸು ಮುಖರಂಭ ಜಂಗು 


ಗೂಟಿದಂತೆ ಬಡಿದರೆ (ಸೌಗಂಧಿ. ೪೩೬೬-೧೪) ; ಆಲ್ಲೊಂದು ಕೊಡಗನು ಘಂಟಿಯು ಗೆಜ್ಜೆ ಜೋಡಿಸಿದೆ ರುಲ್ಲಿಮುತ್ತಿನಜೌಕ ಶೃಂಗರವ ಮಾಡಿ 
ಸೇರಿ, ಆ ಪಕ್ಷಿಗಳ ಗೂಡನ್ನು ಕೆಡಿಸಿ, ತತ್ತಿಗಳ ಒಡೆದು ನಿಶಮಾಡು ನಿಂದಿರ್ದ ಶ್ರೀವೃಸಭರಾಜನನುಯಾರೋಹಣಂಗೆಯ್ಕೆ (ನವಮೋ. 
ತ್ತಿತ್ತು (ಕಸಾರ. ೧೮). ಕೋಡ: ೧. ಕೋಡಂಗಳ ನಗಿಸುವ ರವಮೆ ೨೨-೫೦) ; ಹುತ್ತದ ಮಣ್ಣ ತಂದು ಕೆತ್ತಿ ಬಸವನ ಮಾಡಿ ಚಿತ್ರದ 
ನಗದ ನಾಲ್ಕುಂದೆಸೆಯೊಳ್‌: (ಎಇ. XVI, ೩-೫ ; 980), ಳೋಡಂಗಳ ಕೋಡಣಸು. . .ಮುತ್ತಿನ ಬಾಸಿಂಗ ಒಪ್ಪು ವದು (ಲೋಕಗೀ. ೧೯೬-೩) ; 
ದ್ರಿಯಂ ತಂದೀಡಾಡಿದೊಡೆಯ್ಲೆ : ಶರಧಿಯಂ' ಕಟ್ಟದುದಾರೂಢಿಯ |30 ಚಿನ್ನದ ಕೋಡಣಸು ಬೆಳ್ಳಿಯ ಕಟ್ಟಿನ ಗೊರೆಸುಗಳುಳ್ಳ ಸಾವಿರ 
"ರಾಮಂ ಲಂಕೆಗೆ ಕೋಡಂ[ನಾಕಾಂ. ಕೋಡಗ]ಗೆಳುವೆರಸಿ ಪೋಗಿ ಗಡ ಹಸುಗಳನ್ನು... ದಇನ ಕೊಡಬೇಕು (ಸಂಕೋತ, ೧೬೦). 

ಸಾಧಿಸಿದಂ (ಸಮಪ. ೧೦-೧೪೬) ;. ಬಿಸಿಲ್ಲಾದುದೊಂದು ಮರದ [ಕೋಡು + ಅಣಸ್ಯು) 


ಕೋಡೊಳ" ಕೋಡಂ (ಜಗವಿ, ೧೪-೧). ೩.ಹಾಸ್ಯ; ನಕಲಿ; ಕೋಡಬಳೆ "ಕೋಡುಬಳೆ' ನೋ. 
ತಮಾಷೆ: ಸಾಕು ಮಾವ, ಕೋಡ ಮಾಡುತ್ತೀಯಾ (ಶ್ರೀರಾಪ. ೨೨). ಕೋಡಮುರಕಿ (ನಾ). ಒಂದು ಜಾತಿಯ ಗಿಡ :, 4ಕೋಡಮುರೆಕಿ 


ಕೋಡುಗೈ: ೧. "ಕೋಡುಗಮೊಗ' ಪರಾ. 55| (ಕಾಳಾಕುಡಾ) : ಸಣ್ಣಗಿಡ, ಕಟ್ಟಿಗೆ ಬಿಳೇದು, ಗಟ್ಟಿ (ಕಛಾಗೆ. ೬೪). 
(ದೇ. ಗ ತಮಿ. ಕೋಟರ; ತುಳು. ಕೊಡಂಗು, ಕೊಡಂಜ, (1) 
ಕೊಡಂಜೆ) ಕೋಡಮುರು "ಕೋಡಮುರುಕ ' ನೋ. 
ಕೋಡಗಕಟ್ಟು "ಕೋಡಗಗಟ್ಟು ” ನೋ. ಕೋಡಮುರುಳ, ಕೋಡಮುರು (ನಾ). ಒಂದು ಬಗೆಯ ಜೋಳ: 
ಕೋಡಗಕೆಮ್ಮು (ನಾ). ಒಂದು ಬಗೆಯ ಕೆಮ್ಮು; ನಾಯಿಕೆಮ್ಮು : ಹುಬ್ಬೀ ಮಳೆಯಲ್ಲಿ ಕೋಡಮುರುಕನ ಜೋಳ ಮುಂತಾದ ಜೋಳ 
ಶಿಶುಗಳಿಗೆ ಕೋಡಗಳೆಮ್ಮು (ಕಾಳರಾ. ೧೨೦). (ಕೋಡಗ 4 ಕೆಮ್ಮು) |40 ವನ್ನು ಬಿತ್ತಬೇಕು (ಕೃಷಿಪ್ರ. ೮೦). ಕೋಡಮುರು: ಸೂರ್ತಿ ಚನಾಳಾ 
ಕೋಡಗಗಟ್ಟೊ, ಕೋಡಗಕಟ್ಟು (ನಾ). ಸ್ವಲ್ಪವೂ ಅಲ್ಲಾಡಲಕಗ ಮಣದ ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸುಗಳು-೧ ಅಕ್ಕಲ ಖಾಸ, 
ದಂಶಹ ಬಿಗಿಯಾದ ಬಂಧನ ;'ಹೆಡಮುರಿಗೆ: ಸಿಂಹಕೀರ್ತಿಯಂ ಹಲಕಿ (ಸಂಬಂಧ)... ೫೧ ಕೋಡಮಂರು (ಮುಂಬವ್ಕಾ. ೧೨೪). [?) 
ಗ್ರಾಮಸಿಂಹಮಂ ಕಟ್ಟುವಂತೆ ಕೋಡಗಗಟ್ಟಂ ಕಟ್ಟತಂದು (ಧರ್ಮಾಮೃ. ಕೋಡನೆು (ನಾ). ಕೊಂಠದಿರುವುದು; ವಕ್ರತೆಯಿಲ್ಲದಿರುವುದು; 
೯-೧೪೩); ಮಲೆವವರಂ ಕೋಡಗಗಟ್ಟಂ ಕಟ್ಟತರ್ಪೆವು (ಕಬ್ಬಿ ೫.೧೬೯). ಖುಜು ಸ್ವಭಾವ ; ಕೇಡುಂ ಸಮೃದ್ಧಿಯುಂ ಇಲ್ಲದುವಲ್ಲ ಮನದೊಳ್‌ 


ಕೋಡಗಳಟ್ಟು: ದಕ್ಷನಂ ಹಿಡಿದು. ಕೋಡಗಳೆಟ್ಟ' .ಕೆಟ್ಟುತಂ|45| ಕೋಡಮೆಯೆ ಸಂಪನ್ನರ್ಗೊಡಮೆ (ಕುಆಳ್‌. ೧-೧೨-೫). 
(ಎರ. ೪೮೯). [ಕೋಡಗ * ಕಟ್ಟು) [ಕೊೋಡ್ಕ -ಆಮೆ] 


ಕೋಡವಣಿಗ. ೨2೧ ಕೋಡಿಗೊಳ್‌ 


ಕೋಡವಣಿಗೆ (ನಾ). ಒಂದು ಜಾತಿಯ ಹುಳು; ರುರಿ; ಸಾನಿ$| | ೩, ಹೊರಸೂಸುವಿಕೆ; ಹೊರಹೊಮ್ಮುವಿಕೆ': ನನ್ನ ಹಾಡಿಸಿ ಕೋಡಿ 


ಗಾಲಿ: ಒಡಲೊನರೆ ಕೋಡವಣಿಗಂ ಕಡಿದೊಡೆ ಕಳೆದುಟಾದು ಮುಳ್ಳ ನಿನ್ನ ಕೊರಳಿಂದ (ಬಳ್ಳಾಬೆ. ೨೧-೧೯). ಕೋಟಿಕ್ಕಿ : ೧. “ಕೋಡಿ, 
ನಾಯಸದಿಂದಾ ಎಡೆಯಂ ತಾವಂಗೊಳೆಯುಂ ತೊಡೆಯೆಯುವ.ಜ್ಞಗೆಯ ಕೋಟಿ, ಕಡಲ", ಕಟಲ್‌ ?' ( ಶಮದ. ೧೯ ಪ್ರಯೋ). 
ರಸಮನಿರದುಪಶಮಿಕುಂ (ಲೋಕೋಸ. ೧೦-೨೯). "ಕೋಡಹುಟು' (ದೇ. ಸ ಶಮಿ. ಕೋಡಿ; ತೆಲು. ಕೋಡು. / ಸಂ. ಕೋಟ) 
ಪರಾ. (1 5 | ಕೋಡಿ, (ನಾ). ೧, ಹರಿಜನರಿಂದ ಆರಾಧಿಸಲ್ಪಡುವ ಒಂದು ದೈವ, 
ಕೋಡವೀಸ "ಕೋಡುವೀಸ' ನೋ. | ಭೂತ: (4), ೨. ದೇವಾಲಯದ ಎದುರಿನ ಧ್ವಜಸ್ತಂಭಕ್ಕೇರಿ 
ಕೋಡಹುಯಿ (ನಾ). ಒಂದು ಬಗೆಯ ಕೀಟ (?); 'ಅಂಗುರದ ಸುವ ಗರುಡಪಟಿ: (5). "ಕೊಡ್ಮಿ' ಪರಾ. ([- ತುಳು. ಕೊಡಿ) 
ಮೂಲದೊಳ್‌ ತಾಂ ಸಂಗತಮಪ್ಪಮರ್ದುನಳ್ಳಿಯಂ ಪೂಸಲೊಡಂ| | ಕೋಡಿ (ನಾ). ೧. ಒಂದು ಅಳತೆ; ಖಂಡಿ: ೨೦ ನಗಗಳಿಗೆ ಒಂದು 
ಏಂಗಿಸುಗುಮದಾಕ್ಸಣದಿಂ ಭಂಗುರಮೆನಿಸಿರ್ದ ಕೋಡಹುಟುವಿನ ಕೋಡಿ ಅಸ್ಸುತ್ತಾರೆ (ಮುಂಬವ್ಯಾ. ೧೪೦). ೨. (ಕರಾ). ಬಡಗಿ 
ವಿಷವಸಂ ( ಖಮದ. ೧೩-೧೨೧). "ಕೋಡವಣಿಗ' ಪರಾ, (10, ಕೆಲಸಕ್ಕೆ ಉಪಯೋಗಿಸುವ.ದಿಮ್ಮಿಯ ಅಥವಾ ಮರದ ಒಂದು 
[4 ಕೋಡ್ಯು * ಹುಲು (ಆ ಫುಟು,)] ಅಳತೆ: ನೋಡಲಿಕ್ಕೆ ಡಂದಾಗಿದ್ದಾನೆ, ಸಿಗಿದರೆ ಎರಡು ಕೋಡಿ ನೋವು 
ಳೋಡಾಡಿ (ನಾ). ದಂತವುಳ್ಳ ಪ್ರಾಣಿ; ಆನೆ: ಒತ್ತಿಡೊಡೆ ಮಿಸುಕದಿಹ ಆಗಬಹುಜು. ಆದರೆ ತಲೆ ಎಂಬುದು ಇರಬೇಡವೇ? (ಸ್ಟಪ್ನಹೊ. ೩೪). 
ಕದಕೆ ಮುಳಿದು ಮುಂಕೊಳಿಸಿ ಸೊಂಡಿಲಂ ಸುತ್ತಿ ಹೆಜರಿದೆಗೆದು ಕಡುಪಿಂ | (?. ! ತುಳು. ಕೋಡಿ. / ಮರಾ. ಕೋಡೀ. / ಸಂ. ಕೋಟ] 


ಕುಯ್ದು ಹೊಯ್ದು ಕೋಡಾಡಿ [ಪಾಕಾಂ. ೪ಿ]ಗಳು ಮುಜದು. , .ಕೆಜಿದ ಕೋಡ್ಕಿ (ನಾ). ತುದಿ; ಕುಡಿ; ಕೊನೆ; ಮೂಲೆ; ಅಗ್ರಭಾಗ : 
ಪಾನೆಗಳು(ಸೋಮಚ, ೪-೫೮). "(ಕೋಡಾಳಿ' ಪರಾ. [ಕೋಡಾಡು4-ಳ್ಬ) 15] *ಕೋಡಿ- ಕೋಟ ಎ ತುದಿ” (ತದ್ಭಕೋ.೯) ; ಟಿಕಾರಕ್ಕೆ ಡಕಾರಂ 


ಕೋಡಾಡಿಸು (ಕ್ರಿ). ಕೋಡನ್ನು ಆಡಿಸು; ಕೊಂಬನ್ನು | ಕೋಟ - ಕೋಡಿ (ಶಮದ. ೨೫೫ ಪ್ರಯೋ); ಕೆಂಪೇರಿದೆ ಕ್ಷಿಯಲೆರಡು 
ಅಲ್ಲಾಡಿಸು: ಕೊಳಡೊಳ್‌ ನೀರುಣ್ಣದಡ್ಡಂಗೆಡೆದು ಕಲಕುತುಂ ಕೋಡಿಯಲೊತಲಿದೆ ಕಿಡಿಯ ತುಷಾರಚಯ (ಕುವ್ಯಾಕ. ೧೨-೧೫) ; 
ಗಾತ್ರಮಂ ಪೊಯ್ತು . » « ಕೋಡಾಡಿಸುತ್ತಿರ್ಪ ಕೋಣಂಗಳವೋಲ್‌ ಕೋಡಿ ಹೊಲದ ಭೂಮಿ ಕಂಬ (ಎಕ. ೪11, ಶಿಎಮೊ. ೧೧೨-೧೧, 1). 
(ಜೀವಸ0. ೧-೪ ಪರಿ). [ಕೋಡ್ಕು 4 ಆಡಿಸು] [< ಸಂ. ಕೋಟ] 


ಕೋಡಾಡು (ಕ್ರಿ). ೧. ಕೋಡಿನಿಂದ ಆಡು, - ತಿವಿ: ಗೂಳಿಯ |20| ಕೋಡಿ, "ಖೋಡಿ? ಕೋ. 
ದೊಂದು ಕೋಡಾಡಿ ಕೆಮ್ಮಣ್ಣು ವುತ್ತಮಂ ಮೆತ್ತಿಕೊಂಡಿದೆ ಮೊಗಕೆ ಹೋಡಿಂಗ "ಕೋಡಂಗಿ? ನೋ. 
( ಶ್ರೀರಾಮಾ.- ೧೩೧-೧೮೦). ೨, ಕೊಂಬು ಅಲುಗಾಡು, --ಅತ್ತಿತ್ತ| | ಕೋಡಿಕಳೆ "ಮೋಡಿಗಳೆ' ನೋ. 
ಚಲಿಸು. "ಕೋಡಾಡಿಸು' ಫರಾ. [ಕೋಡ್ಕು 4 ಆಡು] ಕೋಡಿಕಾಣು "ಖೋಡಿಗಾಣ್‌' ನೋ. 
ಕೋಡಾನೆ (ನಾ). ಕೋರೆಗಳುಳ್ಳ ಆನೆ; ಗಂಡಾನೆ; ಸಲಗ: ಕೋಡಿಕೆಡಪು (ಕ್ರಿ). ಕೋಡಿ ಬೀಳಿಸು; ಪ್ರವಾಹವಾಗಿ ಹರಿ 
ಬೆಳಸಂ ಪೇಳ್ವಡೆ ಕರ್ಬುಂ ಕಳವೆ ಯುಮೆಲೆಯಡಕೆ ತೆಂಗು ಮಾಉ ಫಲಂ |25 ಯಿಸು: ಪಕುಗಳನ್‌ ಪೊಯ್ದು ನೆತ್ತರನ್‌ ಕೋಡಿಕೆಡವಿದಯಂ” 


ಮಾವ್ಚ್ವಾಃ ೫ ೫ ಮೆಳಸಿವು ಪೆರ್ಬ್ಬೈೆಳಸಡವಿಯ ಬೆಳಸು ಪಿರಿದು ಕೋಡಾನೆ | (ಅಶ್ವತ್ಥಾ. ೧೫-೧೯). (ಕೋಡಿ, + ಕೆಡವು] 

ಗಳಾ (ಎಕ. ೪111, ಸಾಗರ. ೧೦೯-೪೮; 104). [ಕೋಡು + ಆನೆ]; ಕೋಡಿಕ್ಕು (ಕ್ರಿ). ಕೊಂಬಿನಿಂದ ಇರ್ರಿ ತಿವಿ: ನಿರ್ಭರದೆ 
ಕೋಡಾಲೆ (ನಾ). ಒಂದು ಬಗೆಯ ಸಸ್ಯ: ಸಸ್ತಪರ್ಣ... ಕೋಡಿಕ್ಸಿ ಮಾಟಿ ಗಿರಿಗಳನಬ್ಬಗರ್ಭನಾಲಯಳೆ ಸಾಲಿಡುತೆ ವೃಷಭ 

ಳೋಡಾಲೆ, ಬಂತಲೆ (ಮೈಇಔಗಿ ೫-೮೩). (1) ರಾಜಂ (ಚೆಬಪು. ೪೪-೧೧). [ಕೋಡ್ಕು + ಇಕ್ಕು] 
ಕೋಡಾಳಿ (ನಾ). - ಕೋಡಾಡಿ: ಕಡುಏ ಕಾಯ್ದು ಹೊಯ್ದು |80| ಕೋಡಿಗ "ಕೋಡಂಗಿ? ನೋ. 

ಕೋ ಜಾಳಿ[ಪಾಕಾಂ, ಡಿ]ಗಳು ವಬುಜಕಿದು . , . ಕೆಡೆದವಾನೆಗಳು| | ಕೋಡಿಗಟ್ಟು (ಕ್ರಿ). ಕೋಡಿಬೀಳು: ಅವರೆ ಕಣ್ಣಿನಲ್ಲಿ ಆನಂದ 


(ಸೋಮಹ. ೪-೫೮). [ಕೋಡ್ಕು + -ಆಳ್ಳಿ] ಬಾಷ್ಪ ಕೋಡಿಗಟ್ಟಿ ಹರಿಯಿತು (ಅನಾಮಿ. ೭೧). [ಕೋಡ್ಕಿ + ಕಟ್ಟು] 
ಕೋಡ್ಕಿ, ಕೋಲಕ್ಕಿ (ನಾ). ೧. ಕೆರೆ, ಕಟ್ಟಿಗಳಲ್ಲಿ ಹೆಚ್ಚಿನ ನೀರು; | ಕೋಡಿಗಳೆ "ಖೋಡಿಗಳೆ' ನೋ. 

ಹರಿಧುಹೋಗಲು ಮಾಡಿರುವ ದಾರಿ: “ಉದಕೋಟ್ಸಾ ಸಂ] | ಕೋಡಿಗಾಣು "ಖೋಡಿಗಾಣ್‌' ನೋ. 

ಕೋಡಿ” (ವಸ್ತುಕೋ ೨೪-೧೬); ನಜಲೋಚ್ಛಾ ಸಃ; ಸರೀವಾಹಃ - | $5 ಕೋಡಿಗಾಣಿಸು "ಖೋಡಿಗಾಣಿಸು' ನೋ. 

ಈ ೨ ಕೆರೆಯ ಕೋಡಿಯ ಪೆಸರ್‌? (ನಾಟರಾ. ೯೯); *ಕೋಡಿಯೆಸಲ್‌) | ಕೋಡಿಗೆ (ನಾ). ಆಜ ಕೋಡ್ಕಿ: ಕೋಡಿಗೆಯ ನುಡಿದ ಪೊನ್ನಂ ಮಾಡದ 


ನೀರಬಟ್ಟಿ? (ಭಾರನಿ. ೫), ಮದನಗಾರೆಸರ್‌ ಕೊಟ್ಟೋರ್ಮವ್ವೆಳ್ವ ಜವಳಿಗಜುವೆ ಸಣಾವೆನಿಸಿಳ್ಳುಂ ಳೋಡಿಗೆಯ ಪಣಮೆ ಪಾಗಂ ಕೋಡಿಗೆಗಳ 
ಳೆಜಕಿಯ ಕೆಬ್ಮಣ ಕೋಡಿಯ ಗೋಳಿಯ ಕೆಟಿಗೆ ಕಾಲ್ಗೆ (ಮೈಆರಿ, ೧೯೪೧, ಪಾಗಮಿರ್ದುದೌ' ಕಾಣಿಗಳುಂ (ವ್ಯವಹಾ. ೮೭-೬೪) ; ಕೋಡಿಗೆಯ 
ತಿ೯-೨, 797); ಸಾಗರದ ಗುಣಕೋಡಿಯಿಂದಿಳಿಯಿತ್ತು (ನೋಳಿಮಾ.| 1 ಜವಳಿ ಸೀರೆಗೆ ನೋಡೈ ಮತ್ತಯ್ದು ಪೊನ್ನುಮಿಪ್ಪಣವಡ್ಡಂ ಮಾಡಿದ 
೧೦೩-೪೧೧) ; ಕೂಡಿದ ಹುಬ್ಬಿನೋಳೆ ಕೋಡೀಲಿ ನೀರ ಮೊಗಿಯೋಳಿ |40 ಬೆಲೆ ತಾನಕ್ಕುಂ ನಿಡಿದೆ ಪೇಟ ಜವಳಿಯೊಂದಲಆ ಬೆಲೆಯಂ 
(ಹುಟ್ಟಹ. ೪೬). ೨. ಉಕ್ಕಿ ಹರಿಯುವ ನೀರು; ಪ್ರವಾಹೆ:| (ವ್ಯವಹಾ. ೮೮-೭೦) ; ಕೋಡಿಗೆವೊಂದಕ್ಕೊಬ್ಬರೆ ನೋಡಿರಿ ಹನ್ನೆರಡು 
ದುರದುರಿಪ ನೆತ್ತರಿನ ಕೋಡಿಯಿರೆದೊತ್ತರಿಸಿ ಸುತ್ತುವರಿಯೆ (ಜೆಬಪು. ಹೊನ್ನು ಬೆಲೆ ತಾನಾಗಲೆ ಕೂಡಿಕೊಳೊಂದು ಸೀರೆಗೆ ನೀಡಿಲ್ಲದೆ ಬರ್ಕು 
೪೪-೪೧); ಮೆಯ್ಕೊಳಿಡಿದಾನಂದಂ ಮರಲ್ಲಣ್ಣ ನೀಳ್ಗಡೆಯೊಳ್‌ ಮೆಂದ ಗಣಿತನಿಲಾಸಾ (ವ್ಯವಹಾ. ೩೧-೭೩).  [ಕೋಡ್ಕಿ4-ಗೆ] 


ಕಣ್ಣೀರಿಂದಲಿ (ಕವಿಸೋ. ೫೧-೭) ; ವಿದುರನ ಮನೆಯ ಬಾಗಿಲಲ್ಲಿ |45 ಪುಳಕಂ ನೆಗವುತ್ತಿರೆ ಆನಂಬೆಜಲಂ` ಕೋಡಿಗೊಳುತ್ತಿರೆ (ಉದ್ಭರ. 


ಕೋಡಿಯ ಕೂಡೆ ಪಾಯೆ (ಚಿಕವಿ. ೪-೪೧) ; ಕೋಡಿಯ ಹರಿಯಿಸಿ | ial (ಕ್ರಿ). ಕೋಡಿಯಾಗು ; ಹೊಳೆಯಾಗು :' ಸಾದರದಿಂ 
ಕೂಡಲೆ ಹಾಲಿನ ಕೋಡಿಯೇ ಹರಿಯಿತು (ನೀತಿಚಿಂ. 2೪, ೩೨). | | ೧೯೦-೧೩). (ಕೋಡಿ * ಕೊಳ್‌] 


ಕೋಡಿಡು 


ಕೋಡಿಡು (ಕ್ರಿ). ೧. ಕೊಂಬಿನಿಂದ ತಿವಿ - ಇರಿ: ನಿಮ್ಮೊಳ್‌ 
ಕೊರ್ದಿ ಕೋಡಿಟ್ಟು ಮೇಲ್ವಾಯ್ಡು ಸತ್ತುದು (ಪಂಚತಂ. ೧೮೧-೩); 
ಕೆಲೆವುತ ಕೋಡಿಟ್ಟು ಪಏಿಣಿಲ ಮಾರ್ದೊಡೆವುಕ (ನಾಗಕು. ೫-೩೧) ; 
ಕೋಡಿಡುವಾನೆಗಳ್‌ ಸರಿವ ಫುಲ್ಲೆಗಳೊಲ್ಲೊಡ ಗೂಡಿ ಮೇದು 
(ರಾಜಕೇ. ೫-೬೩) ; 
(ಕಾಮಾಶ್ವ. 6೪-೧೦). ೨. ಹುರುಡುಮಾಡು; ಸ್ಪರ್ಧಿಸು: ಕೋಡಿಡೆ 
ವಾಸುಪೂಜ್ಯ ಮುನಿಯೊಳ್‌ ಪುರುಳಾದಪೆ ಚಿತ್ತಜನ್ಮ ನೀಂ; 
(ಸಂಕಾಮಾ. ೧-೨೩); ಉದ್ದಾಮ ಸಂಗ್ರಾಮದೊಳ್‌ ಕೋಡಿಟ್ಟಂತು | 
ಬರ್ದುಂಕುವನ್ನರೊಳರೇ ಬಲ್ಲಾಳಭೂಪಾಳನೊಳು (ಎಕ. ೪, ಅರಸೀ, ; 


೨.೨೩. ೨ 


ಕೋಡ್ಕು 


ಕೋಡಿಸ್ಕು (ಕ್ರಿ). ಹೆದರಿಸು; ಭಯಪಡಿಸು : ಮೃಗಂಗಳಂ ಕೋಡಿ 
ಸುತಂ (ಕುಸುಮಾ. ೧೪-೨೦) ; ಧುರದೊಳರಿಭೂಭುಜರೆನಂಜಿಸುವ ನಡು 
ಗಿಸುವ ಕೊರಗಿಸುವ ಕೋಡಿಸುವ ಬಾಡಿಸುವ ಬಳುಕಿಸುವ ಬಿರುದಂಕ 
ಮಲ್ಲ ನೀ ನಡುಗಲೇತಕ್ಕೆ (ಹಚ ೬-೫೪). [ಕೋಡ್ಕು *-- ಇಸ್ಯು] 


ಕೊ ೇಡಿಡುವಾನೆಯ ಗರ್ಜಿಸುವ ಹಿಂಗದ] 8 | ಕೋಡಿಹರಿಸು 'ಕೋಡಿವರಿಯಿಸು' ನೋ. 


ಕೋಡೀಶ (ನಾ). ಒಂದು ಬಗೆಯ ಔಷಧಿ ಸಸ್ಯ: ಕೋಡೀಶಾದಿರೇಹೃ 
- ಈ ಲೇಹ್ಯವನ್ನು . .. ತೆಗೆದುಕೊಳ್ಳೆ ಮೂಲವ್ಮಾಧಿ «ಕಾಮಾಲೆ 
ಮುಂತಾದ ವ್ಯಾಧಿಗಳೆಲ್ಲಂ ಗುಣಮಕ್ಕುಂ (ಸಕವೈ. ೨೯೬). 
[ಆ ಕೊಡಸಿಗೆ) 


೬೨-೨೮; 1177). &. (ಆಲಂ) ಮಾರು; ಅತಿಶಯವಾಗು: |10| ಕೋಡು, ಕೋಳು,(ಕ್ರಿ).೧. ತಣ್ಣಗಾಗು ; ತಂಪಾಗು: *ಕೋಡು- 


ಚಟ್ಟಂ ಪರೆವನಿತೆಯರಂ ಮುಟ್ಟಂ ವಿತರಣಮನನೂರ ಭೂರುಹದೊಳು , 
ಕೋಡಿಟ್ಟಂ ಪಾಪದ ಪಥಮಂ ಮೆಟ್ಟಿಂ ಸಾಶ್ವಕಪದಕ್ಕೆ ಕಳಸಮ | 
ನಿಟ್ಟಿಂ (ಎಕ. ೪81, ಸೊರಬ. ೩೨೫-೩೨; 1119); ಶೃ೦ಗಾರಂ 
ಕೋಡಿಟ್ಟುದೊ ಜಂಗಮಲತೆ ವೃತ್ತಮಾಯ್ತೊ (ಗಿರಿಕ. ೮-೨೫). 
[ಕೋಡ್ಕು + ಇಡು] 

ಕೋಡಿನೀರ್‌ (ನಾ). ಕೋಡಿಯಿಂದ ಹೊರಬೀಳುವ ನೀರು: 

ಸೂಡಿಗಂಟು, ಕ್ಷೋಡಿನೀರ್‌ (ಶಬ್ದಾನು. ೮೨ ಪ್ರಯೋ). 
[ಕೋಡಿ; + ನೀರ್‌] 

ಕೋಡಿಬೀಳು (ಕ್ರಿ). ಕೆರೆಯ ಹೆಚ್ಚಿನ ನೀರು ಕೋಡಿಯ ಮೂಲಕ 
ಹೊರಕ್ಕೆ ಬೀಳು, --ಪ್ರವಹಿಸು, ಹೆರಿ: ತವ ಕಿವಿಗೊಳನ |20 
ಕೋಡಿಬೀಳ್ವಂತೆ ತುಂಬಿಸುವೆನು ಕಡುರುಚಿಮಾಡಿ ಮೋಹನತರಂಗಿಣಿಯ 
(ಮೋಹತ. ೭-೨); ಕೋಡಿಬಿದ್ದುವು `ಸಪ್ತಶರಧಿ (ನೋಹತ, ೪೨-೭). 

[ಕೋಡ್ಕಿ * ಬೀಳು, (೮ ಬೀಟ್‌,)] 

ಕೋಡಿಮನ (ನಾ). ದುಷ್ಪಮನಸ್ಸು; ಕೆಟ್ಟಮನ: ಸೊಸೆಯ | 
ರ್ಮಗುಳ್ಳು ಳೋಡಿಮನದಿಂ ಬಿಡದೆ ಮಲ್ಲಮಾಂಬೆಯ ದೂರನಾಡಿ [25 
ತೋರಿದುದರಿಂದ (ಮಲ್ಲಚ. ೧೦-೯). [ಕೋಡ್ಮಿ (ಆ ಖೋಡಿ) + ಮನ,] 

ಕೋಡಿವರಿ (ಕ್ರಿ). ೧. ಜ ಕೋಡಿಬೀಳು: ಮಣಕೆಯುಳ್ಳೊಡೆ ಕೆಅಕಿ 
ಕೊಟ್‌ ಗಳ್‌ ವಿಳಾಸದಿಂ ತೀನಿ ಕೋಡಿವರಿವಂತೆ (ಧರ್ಮಾಮೃ. ೪-೪೯); 
ಸರಸಿ ಕರಂ ತೀವಿ ಕೋಡಿವರಿದುದು ಬನದೊಳ್‌' (ಶಾಂತೀಶ್ವ. ೧೦-೧೦೨), 
೨. ತುಂಬಿ ಹೊರಚೆಲ್ಲು; ಪ್ರವಾಹವಾಗಿ ಹರಿ: ನೆರೆ ತೀವಿ ತೆರೆ 
ಮಸಗುವ ಮುಖರಸದೊಡನೆ ಕಡೆಗಣ್ಣ ಕಾಂತಿ ಕೋಡಿವರಿಯೆ 
(ಗರಿ. ೫-೭೬ ವ); ಕೋಡಿವರಿವಶ್ರುಗಳ ನಿರ್ಗುರದ (ತೊರರಾ. 
೫-೯-೨೪); ಕಣೆಗಳಿಡಿಯಲ್‌ . . . ಅರುಣಾಂಬುಗಳ್ಳೋಡಿವರಿಯೆ 
(ಜೈಮಿಭಾ. ೨೩-೨೩); ಕಣ್ಣುಗಳಲ್ಲಿ ತುಳುಕಿದ ನೀರು. ಕೋಡಿವರಿದು 
ಕೆನ್ನೆಗಳ ಮೇಲೆ ಜಾರಿದ್ದುವು (ಸವತಿ. ೨೦೪); ನಲ್ಮೆ ಕೋಡಿವರಿಯಲು! 35 
(ಕವಿಸೋ. 3೪-೨). &. (ಆಲಂ) ಅಧಿಕವಾಗು; ಮಿತಿಮಾರು: | 
ಕೆರಳಿದ ಅಶ್ವತ್ಥಾಮನ ಕ್ರೋಧ. . . ಎಲ್ಲರನ್ನೂ ಕೊಚ್ಚಿ ಕೊಲೆಮಾಡಿ | 
ಕೋಡಿವರಿಯಿತು (ಆಗ್ರಹ. ೪, ಮುನ್ನುಡಿ). [ಕೋಡಿ * ಪರ್ಮಿ) . 

ಕೋಡಿವರಿಯಿಸು, ಕೋಡಿಹರಿಸು (ಕ್ರಿ). ಕೋಡಿ ಹರಿಯಿಸು ; | 
ಪ್ರವಾಹ ಮಾರಿ ಹರಿಯುವಂತೆ ಮಾಡು."ಕಡೆಗೋಡಿವರಿಯಿಸು' :40 
ಪರಾ. ಕೋಡಿಹರಿಸು: ನಾಡಿನಾಡಿಗಳಲ್ಲಿ ಕಾಡು ಕಾಡುಗಳನ್ನೇ 
ಕೋಡಿಹರಿಸಿತ್ತು (ಅನಿಕೇ. ೫೩-೧೦). [ಕೋಡಿವರಿ * - ಇಸ್ಕು]) ' 

ಕೋಡಿಸು, (ಕ್ರಿ). ತಣ್ಣಗೆಮಾಡು; ತಂಪಾಗಿಸು: ತಣ್ಬನಿಯೊಳ್ಕೋಡಿ | 
ಸುತಿರ್ಪ ಬಿಜ್ಜಣಿಗೆಗಂ (ಅದಿಪು. ೧-೭೫) ; ಕೋಡಿಸುವ ಚಂದ್ರಕಾಂತದ 
ಕೋಡುಂಗಲ್ಲಳಿನೊಸರ್ವ ರಸದ ಪೊನಲ್ಗಳ್‌ (ಲೀಲಾವ. ೯-೩೭). 

[ಕೋಡು * - ಇಸ್ಯು] 


15 


30 


45 


ಶೈತ್ಯೇ, ಭಯೇ, ಶೃಂಗೇ ಚ* (ಶಮಧಾ) ; ಸುಗಂಧಮಪ್ಪ ಕೋಡುವ 
ನೀರನಾತಂಗೆ ಕುಡಿಯಲೆಜ್‌ದು (ವಡ್ಡಾರಾ. ೫೬-೧೪); ಪಾಡುವ ತುಂಬಿ 
ಕೋಡುವ ಪುಆಂಲ್‌ (ಪಂಸಭಾ. ೩-೩೭); ಕಾಯ್ದಿಲಕಿಸಿದ ತುಪ್ಪಂ 
ಕೋಡುವ ಕಲಲಲ್ಲದೆ ದಿವ್ಯ ಭೋಜನಂ ಪೇಃತುಂಟೀ (ಕಾವ್ಯಾನ. ೨೪೧); 
ಕೊಳಗಳೊಳೊರ್ಮೆ ಕೋಡುವೆಳಮಾವಿನ ಜೊಂಪದೊಳೊರ್ಮೆ 
(ಲೀಲಾವ. ೪-೧೪); ನೃಪನ ವಿರೆಹಶಿಖಿ ಕೋಡದು (ಕುಸುಮಾ. ೧೦-೩೧); 
ತಂಪುದೇಹದೊಳೊಲ್ಹಾ ವರಿಸಿ ಕುಳಿರ್ಕೊೋಡೆ ಸುಖೋತ್ಯರದಿಂ ಕುಳ್ಳಿರ್ದೆಂ 
(ದಶಕು. ೪-೩೫). ೨. ಚಳಿಯಿಂದ ನಡುಗು; ಚಳಿಯಾಗು : ರಕ್ಷಣೆ 
ಪಡೆದ ಪಥಿಕನು ನಗರದೊಳು ಕುಳಿರೊಳು ಸೆಡೆತು ಕೋಡುವನು 
(ಗಾಥಾಸ, ೧-೭೭). ಕೋಳ್ಕು. "ಕುಳಿರುಕೋಳು' ಪರಾ. 
[ದೇ. 1 ತಮಿ. ಕೊಡುಕು ; ಮಲ. ಕೋಡುಕ;; ತುಳು. ಕೋಡು] 
ಕೋಡು, (ಕ್ರಿ). ೧. ಭಯಪಡು; ಬೆದರು: *ಕೋಡು- ಕೈಕ್ಕೇ 
ಭಯೇ ಶೃಂಗೇ ಚ (ಶಮಧಾ); ಕುಸಿಯದೆ ಕೋಡದರ್ಚಿಸದೆ 
(ಬೊಂಕಕಾ. ೧೯೩೩, ಹಾವೇರಿ. ೫೬-೪೧; 1136); ಕೊ ೀಡುತುಂ 
ಕೊಂಕುತುಂ ಕುಗ್ಗಿ(ತಿರುರ. ೧೫-೧೯) ; ಕೋಡದೆಂಜದೆ ಲೆಕ್ಕಿಸದೆ ಬಂದು 
(ಹಡಕಾ. ೮-೨೦) ; ಪೊಡವೀಶರ್‌ ಭೀತಿಯಿಂದಂ ಸೆಡೆವರಡಗುವರ್‌ 
ಕೋಡುವರ್‌ (ಎಕ. 2೭, ಚಿತ್ರದು. ೨-೮; 1555); ಕೋಡದಿರು 
ಕೊಂಕದಿರು ಧೈರ್ಯವ ಮಾಡಿ ಸಾರಥಿಯಾಗು (ಕುವ್ಯಾವಿ. ೭-೩೪) ; 
ಕೋಡಿದುದು ಮನವತಿಭ್ರಮೆಯಾಯ್ತು ಬುದ್ಧಿ (ಜೆಬಪು. ೨೨-೨೬) ; 
ಕೊ 6 ಡಳ್‌ ಬಾಡಳ್‌ ಕೊಂಕಳ್‌ . ., ಜನಕತನೂಜೆ (ರಾಮಾಶ್ವ. 
೧೪೯-೨೯). ೨. ಕುಗ್ಗು ; ಸೆಡೆ; ಹಿಂಜರಿ: ಕೋಡಿದನೆ ಕೊಂಕಿದನೆ 
ಕಂದಿದನೆ (ಬಸರ. ೭-೭೫) ; ವರಸುಖಡೊಳ್‌ ಬಾಡದುದ್ರೇಕದೊಳ್‌ 
ಕೋಡದೆ . . . ಬಾಳ್ವಂತೆ (ರಕ್ತಾಶ. ೭೨). ೩. ನಾಟು; ಚುಚ್ಚು; 
ತಿವಿ: ಮಾಡು ಸಂಧಿಯನೆಮ್ಮ ವಚನಕೆ ಕೋಡದಿರು (ಕುವ್ಕಾಉ. 
೯-೧೪) ; ನೋಡಿದಳ್‌' ಕುವರಿ ತನ್ನಯ ಮೊಲೆಗೆಲದಲ್ಲಿ ಮೂಡಿರ್ದ 
ಮೋಹನಗೆಆಕೆಯ ಸೂಡಿರ್ದ ನುಣ್ಣೋಳ ' ಮಣಿಗಂಡ ಮಾತ್ರದಿ 
ಕೋಡಿದುವೆದೆಯೆ ಪೊಸರಳು ( ಮೋಹತ. ೨೮-೧೧). 
(ಡೀ. ॥ ತಮಿ. ಕೋಟಕ್ಸಿ; ಮಲ. ಕೋಲ; ತೆಲು. ಕೋಡಾಡು) 
ಕೋಡ್ಕು ಕೊಟ್ಟ್ಯ, ಕೊಡತ್ಕ, ಕೊಡ್ಕು (ನಾ). ತಣ್ಣಗಿರುವಿಕೆ ; 
ತಂಪು; ಶೈತ್ಯ: “ಕೋಡು ಕೋಟಮಂ ತಣ್ಣಿತೆಂದುಂ ಶೈತ್ಯಕ್ಕೆ 
ನಾಮಮಕ್ಕುಂ ” (ಕಬ್ಬಿ ಕೈ. ೨೨); ಜಲದೊಳ್ಳೀನಿರ್ಪವೊಲ್ಲಿ ₹0 ಕೊಳ 
ದೊಳೆ ಮುಲಾಗಿರ್ದಕೃಟಾ ಕೋಡ ಸೇಡಿಂಗೊಳಗಾದೈ (ಗದಾಯು. 
೭-೧೩). ಕೊಟ್ಟಿ : *ಕುಳಿರು ತಣ್ಣಿತು ಕೋಡುಕೊಟ್ಟ ಯೆಂದಿವು ಶೈತ್ಯ 
ಕಳವಟ್ಟ ನಾಮಮಕ್ಕು ? (ಶಬ್ದಮಂ. ೩೭). ಕೊಡತೆ: “ಛಳಿ ಹಾಸು 
ಗೋಲು ಪುಂಜೋವುಗಳೊಳು ಕೊಡತ ” (ಶಬ್ದಮಂ. ೯೮). ಕೊಡು : 
“ಕೊಡು ಕೊಟ್ಟಮೆನೆ ಶೈತ್ಯ?” (ಕಶರ. ೨೮). [ಆ ಕೋಡು,] 


ಕೋಡ್ಕು 


ಕೋಡು, (ನಾ). ಭಯ; ಅಂಜಿಕೆ; ಹೆದರಿಕೆ: “ಕೊಡುವ ಭಾವ 
ದೊಳಂ ಭಯ ಶೈತ್ಯ ಶೃಂ ಗಂಗಳಲ್ಲಿಗನುಮತಂ ಕೋಡುಂ” 
(ಶಬ್ದಮಂ. ೯೫); *ಕೋಡು ಶೃಂಗ ಭಯಂಗಳೊಳ್‌ * (ಕರ್ಣಾನಿ. ೬೬); 
ನೋಡೆ ಲೋಕಂ ಮೂಡೆ ವಿಸ್ಮಯಂ ಎಎ «ಎ ಬುಧರಿದು ಕೋಡೆನುಕ 
ಕೊಂಡಾಡೆ (ಬಸಪು. ೨೪-೪೫). [ಆ ಕೋಡ್ಕು) 

ಕೋಡ್ಕ್ಯು ಕೋಳ್ಕು, ಕೋಟಕ್ಕ್‌ (ನಾ). ೧. ಪ್ರಾಣಿಗಳ ಕೊಂಬು: 
*ಕೋಡು-ಶೈತ್ಯೇ, ಭಯೇ, ಶೃಂಗೇ ಚ? (ಕಮಧಾ); ವಾರಣಾಸಿ 
ಯೊಳ್‌ ಸಾಸಿರ ಕವಿಲೆಯಂ ಕೋಡುಂ ಕೊಳಗುಮಂ ಪೊನ್ನೊಳ್‌ ಕಟ್ಟಸಿ 
ದಾನಂಗೊಟ್ಟಿ (Man. XL-i, ೩೪-೧೯ ; 925); ಮುನಿಜನಗಳ್ಗೆ 
ಕೋಡುಗಳಿಂ ಕಂದಮೂಲ ಫಲಂಗಳನಗುಳ್ಹು ಕೊಡುವ ವನ ಹರಿಣಂ 


ಮಾವಿನ ಬಂದ ಕೋಡೆ ಕೋಡಾಗಿರೆ ಕೋಡುಗೊಂಡು ಪರಿದತ್ತು 
ವಸಂತಗಜಂ ವಿಯೋಗಿಯಂ (ಸಂಪಧಾ. ೨-೧೫); ಎಂಟು ದೆಸೆ 
ಯಾನೆಯಂ ಪಿಡಿದು ಕೋಡಂ ಕಿಟ್ಟು (ಕಬ್ಬಕಾ. ೨೪೦). &, ವಿಡಿ, ನಳ್ಳಿ 
ಮುಂತಾದವುಗಳ ಕೊಂಡಿ: ಬಕ ಕಂಠನಾಳಮಂಭೀಮನೊತ್ತು 
ವಂದದಿನೊತ್ತಿತ್ತು.. . ಪಜ್‌ಯೆ ಕೋಡಿನೊಳ್‌ ಕರ್ಕಟಕಂ (ಪಂಚತಂ. 
೮೫-೧೫). ೪, (ಮರ ಗಿಡಗಳ) ಕೊಂಬೆ; ರೆಂಬೆ; ಟೊಂಗೆ: 
*ಕೋಡೆಂದು ತಾ ಮರಗೊಂಬು? (ಕಬ್ಬಿ ಕೈ. ೧೮); ಏಂ ತುಜುಗಿರ್ದುವೊ 
ತುದಿಗೋಡೊಳ್ಕಜಕಿ ಬೆಜಿತಿರೆ ನೋಡಿ ಬಾಡುತಂ ವಿಹಗಂಗಳ್‌ 
(ರಾಜಶೇ.೯-೨೮); ಎಲೆಯಿಂದೆ ಉಯಿಂದೆ ಕೊನರಿಂದೆ ಕೋಡಿಂದೆ.,. 
ಜನ್ಮವೆತ್ತಿಹುದು ಸಾರ್ಥಕ(ಕೀಷರಾ.೨೦-೬).೫. ಶಿಖರ; ಬೆಟ್ಟದ ತುದಿ; 
ಕೂಟ: ಕೋಡೆಂಬುದು ಪರ್ವತಾಗ್ರದೊಳ್‌ (ಪ್ರಧುಷು. ೩-೧೨); ಆ 
ಗಿರಿಯ ಚೌದೆಸೆಯ ಕೋಡುಗಳೊಳಗೆ ಅಳವಡಿಸಿಯೆ ಪಿರಂಗಿಗಳ(ಕಂನವಿ. 
೧೬-೨೩೭) ; ಪುಸ್ಪಗಿರಿಯಲ್ಲೆ ಎರಡು ಕೋಡು (ಚಿಕರಾ. ೨-೧೯) ; ಅಂದು 
ಕೋಡು ಕೋಡಿಂದೋಡಿ ಮಲಯಮಂ ಮಜಕಿಗೊಂಡ ಪವನನು 
(ರಾಮಾಶ್ಚ. ೧೬-೨೧) ; ಆಲ್ಲೊಂದು ಇಲ್ಲೊಂದು ಬೆಟ್ಟದ ಕೋಡುಗಳು 
ತಲೆ ಎತ್ತಿದಂತೆ ಕಾಣುವುವು (ಬೂಲಪ್ರ. 1, ೨೫). ೬. (ಆಲಂ) 
ಹೆಚ್ಚುಗಾರಿಕೆ; ಅಭಿಮಾನ; ಹೆಮ್ಮೆ: ಪೆತ್ತ ಸರೀಸಹ ಜಯಮೆ 
ತಪಂ ಬೇರೆ ಕೋಡೆರಡೊಳವೆ (ಯಶೋಚ. ೧-೪೯); ಬಡವನ ಕೋಡು 
ಬಲ್ಲಿದನ ಸೈರಣೆಯೆಂಬ ಪುರಾತನೋಕ್ತಿಯಿಂ (ಮಹಾನೇ. ೧೧-೧೧೯). 
ಳೋಳ್ಕು : ೫. ಮನೆಯ ಕೋಳಿನ ಮೇಲೆ ಹದ್ದು ಸಹ ಹಾರಾಡುವುದಿಲ್ಲ 
(ರೂಢಿ). 

ಕೋಡಕಾಳೆ - ಕೊಂಬಿನಿಂದ ಮಾಡಿದ ಕಾಳೆ, ಕಹಳೆ: 
ಗೋಪಕದಂಬಕವೊಳ್ಳೊಳಲ್ಲ್ಗಳಂ ಬಾಜಿಪ ಕೋಡಕಾಳೆಗಳನೂದುವ 
ಬೊಬ್ಬಿಜಕಿದಾರ್ವ ಸಂಭ್ರಮಂ (ಜಗವಿ. ೪-೮೨), ಳೋಡಕೊಂೆ ಜ ೧. 
ಕೊಂಬನ್ನು ಕತ್ತರಿಸು; ಕೊಂಬನ್ನು ಇಳಿಸು. ೨. (ಆಲಂ) ಗರ್ವ 
ಭಂಗಮಾಡು : ನಿನ್ನಕೋಡ ಕೊಟ್‌ಯದೆ ಬಟಾದೆ ಬಿಟ್ಟಿ ಪೆನೆ (ಹಡಕಾ. 
6-೨೦). ಳೋಡುಮೂಡು - ೧. ಶಾಖೆಗಳು ಹುಟ್ಟು. ೨. (ಆಲಂ) 
ಅತಿಶಯವಾಗು; ಹೆಮ್ಮೆಬರು : ಕೋಟಲೆಗೆ ಕೋಡುಮೂಡಿದ 


10 


3 


೨೨೩೩ 


ಕೋಡುಕಂಚು 


ತನಗೆ ಕೊಟ್ಟ ಕ. ಡಿಂಗೊಡಂಬಟ್ಟ ದಿತಿಜಕುಲ ದಾನಾನೆಲನುಮನ್‌ 
(ಸಂಪಧಾ. ೫-೭: ವ); ಕೋಡಿಲ್ಲದ ಸಿರಿಯುಂ ನಾಡಿಲ್ಲದರಸುಂ 
(ಧರ್ಮಾಮೃ. ೧-೨೫); ಬಸವ ನಿನ್ನ ಕೋಡಿಂ ಸುರಭಿ ಕರೆಂ ಮೂಗು 
ವಟ್ಟುದು (ಬಸರ. 7-೨); ಬೇಡೆ ಧನಮಂ ನೀಡೆ ಬುಧರಿದು, ಕೋಡೆನುತ 
ಕೊಂಡಾಡೆ (ಬಸ, ೨೪-೪೫); ಧನಿಕರ್ಗೆಸಗಿಜೆ ಕೋಡೇಂ ಗಡ ಚಾಗ 
ಮೆನಿಕುಮೇ (£:ತಿಮಂ. ೧-೧೯೪). [< ಕೊಡು] 


ಕೋಡು, (ನಾ; ಕೆರೆಯ ಹೆಚ್ಚು ನೀರು ಹರಿದು ಹೋಗುವ 


ಭಾಗ; ಕೋಗಿ: ನನ್ನಿ ಕೆಟಿಯ ಮೂಡೆ ಕಡೆಗೋಡತ್ತಿ ಬಲಗೈ 
ನಡೆದು ಕಲ್ಮಲರುಳಿ (ಎಕ. ೫ (5), ಚಿಕ್ಕಬ. ೬೬-೧೯; 850) ; ಮಹಾ 
ದೇವರ ಕೆಜಿಯ ತೂಬಿನ ನೀರು ಹರಿವ ಕೋಡಿಂದಂ (ಸೌಇಇ. 22-11, 
೪೬೪-೨೬; 1472). "ಕಡೆಗೋಡು' ಪರಾ. [ಆ ಕೋಡಿ] 


ಕೋಡುಒಲೆ "ಕೋಡೊಲೆ' ನೋ. 
ಕೋಡುಂಗಲ್‌, ಕೋಡುಂಗಲ್ಲು, ಕೋಡುಗಲ್‌, ಕೋಡುಗಲ್ಲು, 


ಕೋಡ್ಲಲ್‌ (ನಾ). ಬೆಟ್ಟದ ತುದಿಯ ಕಲ್ಲು; ಪರ್ವತದ ಶಿಖರದ 
ಮೇಲಿನ ಕಲು; ಶಿಖರ: “ಶೃಂಗಂ, ಶಿಖರಂ, ಕೂಟಿಂ - ಈ ೩ 
ಕೋಡುಂಗಲ್‌ * (ಹಲಾಯಬ. ೨೭-೧೨) ; ಬಡಗೈನಿಟ್ಟುರುಳಿಎ ಕರಡಿ 
ಗುಜುಕಿ ಮೇಲ ಕೋಡುಜ್ಶಲ್‌ ಮೂಡೈ ನೋಡಿ ನಡದು (ಎಕ. x (3), 
ಚಿಕ್ಕಬ. ೬೬-೨೧; 850); ಗೆರ್ವಪರ್ವತಾರೂಢನಾಗಿ ಪರ್ವತಮಂ ತಾಗೆ 
ಬೇಗದೊಳ್‌ ಕಡೆವ ಕೋಡುಂಗಲ್ಲಳಂ ಕೋಡೊಳಾಂತೀಡಾಡುತುಂ 
(ಪಂಚತಂ. ೪೬-೧೦) ; ಮೂಡುವೆಟ್ಟನ ಕೋಡುಂಗಲ್‌ ನಡೆದು ಬರ್ಪಂತೆ 
ಬಂದು (ಅನಂಘ. ೨-೨೯ ವ); ಮಿಸುಪ ರನ್ನದ ಕೋಡುಂಗಲ್ಲಳಿಂದಾ 
ಮಿಸುನಿ ಪೊಂಬೆಟ್ಟ ರಂಜಿಪುದು (ಶ್ರೀಪಾಲ. ೧-೩೫). ಕೋಡುಂಗಲ್ಲು: 
ಮರಣಮುಖದಿ ವೃಷಭಂಗಳು ಸಮ್ಮೇದಗಿರಿಯ ಕೋಡುಂಗಲ್ಲಿನೊಳು 
ಉರುತರಮಪ್ಪ ಮರ್ಕಟಮಾಗಿ ತಮ್ಮೊಳು ಹಿರಿದು ಹೊ ರೆಟಿಯ 
ಮಾಡಿದವು (;:ಮಿಸಂ. ೭-೨೩); ಕೋಡುಂಗಲ್ಲು ಜಲ ಪಂಚಾಗ್ನಿ 
ಮಧ್ಮದೊಳು "ತೆಂಕದಾ. ೧೫-೧೯). ಕೋಡುಗಲ್‌ : *“ಕೂಟಮಾ 
ಶಿಖರಮಾ ಶ.:ಗಮೆಂದರೆ ಕೋಡುಗಲ್ಲಕ್ಕು* (ಮಂಗರಾ. ೨೦-೨); 
ಕೋಡುಗಲ್ಲಳ ಲಗ್ಗೆ ಗುಮ್ಮನ ತೋಡು ಗಿರಿಗಳ ಮೇಳೆಯದ 
ಮೈಗೂಡಿಕೆಯ ಹಾಸಜಕಿಯ (ತೊರರಾ. ೬-೧೧-೬); ಮೇರುಗಿರಿಯ 
ಕೋಡುಗಲ್ಲ:-: ಗಂಗೆಯ ಧಾರೆ ಭೂತಳಕಿಳಿವಂತೆ (ಕಂನವಿ. ೨೩-೯೮); 
ಭಾಸ್ಕರಂ : ಓಗನುಪ್ಪವಡಿಸಿ ಮೂಡುವೆಟ್ಟಿನ ಕೋಡುಗಲಲ್ಲನೇಜಕ 
ನಿಟ್ಟಿಸುತಿರ್ದ ,ರಾಮಾಶ್ವ. ೨೬-೨). ಕೋಡುಗಲ್ಲು: ಕೋಡುಗಲ್ಲಿನ 
ಮೇಲೆ ಮಾವ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ 
(ಡನ್ನವ. ೧೧:*); ನೋಡು ಮೈಥಿಲಿ ವಿಶ್ವಕರ್ಮನು ಮಾಡಿಹುದ 
ಲಂಕಾ ತ್ರಿಕೂ::ದ ಕೋಡುಗಲ್ಲಿನ ನಡುವೆ ಚೆಲ್ವಿಕೆಯಿಂದ ಮೆಜಕಿಯವುದ 
(ಳೌಶಿರಾ. ೪೪-೬) ; ಬೆಟ್ಟಿದ ಆ ಒಂದೊಂದು ಕೋಡುಗಲ್ಲು ಚಿನ್ನದಿಂದ 
ಮಾಡಿ ನಿಲ್ಲಿಸಿ ವೆಂಬಂತೆ ಕಂಡುವು (ಸವತಿ. ೨೮೩). ಕೋಡ್ಲಲ್‌ : 
ಅದರ ಕೋಡ ಬಳೇ ಕೋಡ್ಲಳ್‌. ತ ಸಟ್ಟದ ದಂಕಿಯೆನಲ್‌ ಕನಕಾಚಲಂ 
ಮೆಆಕೆದುದು . ಡೆಬಪು. ೨-೮) ; ಗಿರಿವರದ ಕೋಡ್ಗಲ್ಲ ಮೊನೆದಾಂಕಿ ಸಲೆ 
ಬಿಂಬಿಸುವ ೪:ಯಮುಂ (ನಂದಿಮಾ. ೧೭-೭). [ಕೋಡ್ಕು + ಕಲ್ಮ್‌) 


ಕೋಡುಂಗಲ್ಲ: "ಕೋಡುಂಗಲ್‌' ನೋ. 

ಕೋಡುಂತಳೆ (ಕ್ರಿ). ಸುರುಟು; ಸುಕ್ಕು; ಮುದುರು: *ಸವೆ? 
(ತುನಿ. ಕಿ. :, ೪೯). [ಕೋಡ್ಕು-- ತಳ್ಳ] 

ಕೋಡುಕಂಬು (ನಾ). ಆ ಕೋಡಣಸು : ಚೆನ್ನಾಗಿ ಕೀನಿ ಸೊಗಸು 
ಗೊಳಿಸಿದ್ದೆ ಸೋಡುಗಳ ತುದಿಯಲ್ಲಿ ಹೊಳೆಯುತ್ತಿದ್ದ ಹಿತ್ತಾಳೆಯ 
ಕೋಡುಕಂಳುಗಳು (ಮಲೆಮ. ೪೮೬).  [ಕೋಡ್ಕು * ಕಂಡು] 


ತೆಣದಿಂ (ಯಕೋಡ. ೩-೬೪); ಆತನ ಸಂತೋಷಕ್ಕೆ ಕೋಡುಮೂಡಿ 
ದಂತಾಯಿತು (ಬೆತಂಬಾ, ೧೫೪). 
(ದೇ. 1 ತಮಿ. ಕೋಡು, ಕುವಡು ; ಶುಳು. ತೆಲು, ಕೋಡು; 
ಪರ್ಜಿ. ಕೋಡ್‌; ಗೊಂಡಿ. ಕೋರ್‌, ಕೋಟ್‌ ; ಕುವಿ. ಕೋಜು] 
ಕೋಡ್ಮು (ನಾ). ಕೊಡುವಿಕೆ; ದಾನ: “ಕೊಡುವ ಭಾವಡೊಳಂ 
ಭಖಯ ಶೈತ್ಯ ಶೃಂಗಂಗಳಲ್ಲಿಗನುಮತಂ ಕೋಡು” (ಶಬ್ದಮಂ. ೯೫); 


45 


ಗಳಂ (ಕಾದಂಪೂ. 333); ಕಾಡೆಮ್ಮೆಯ ಕೋಡು ವರಹದಂತಿಯ 
ದಾಡೆ (ಮೋಹತ. ೧೯-೭೪). ೨. ಆನೆಯ ದಂತ, --ಕೋರೆ 


ಕೋಡು ಕಳ್ಳಿ 


ಕೋಡುಕಳ್ಳಿ (ನಾ). ಒಂದು ಬಗೆಯ ಕಳ್ಳಿಗಿಡ: *ಶ್ರಕಂಟಿಕಾ* 
(ಪಂಡಿತ. ೨೫೧). "ಕೋಲುಕಳ್ಳಿ' ಪರಾ. (ಕೋಡು ಕಳ್ಳಿ) 

ಕೋಡುಕಾಯಿ(ನಾ).“ಬೀಜ ಸುಲಿಯಲು ಬರುವ ಉದ್ದ ಕಾಯಿ? 
(ಬಾಳಿಗಿ. ಕೋಶ): ಕೆಲವಕ್ಕೆ ದನಗಳ ಗೊಬ್ಬರ, ಹಟ್ಟಿಗೊಬ್ಬರ ಹಾಶಿದರೆ 


೩.೨೩೪ 


ಬಳ್ಳಿಯೇ ಸೊಕ್ಕಿ ಕೋಡುಕಾಯಿಗಳು ಬಿಡದವೂ ಉಂಟು(ಬಾಳಿಗಿ.೭೮). | 5 


(ಕೋಡ್ಕ್ಯು * ಕಾಯ್ಕಿ (೮. ಕಾಂತಗ್ಮಿ)] 
ಕೋಡುಕುಟ್ಟು, "ಕೋಟಬ್ಕುಟ್ಟು” ನೋ. 
ಕೋಡುಕುಟ್ಟು "ಕೋಟ್ಬುಟ್ಟು' ಹೋ. 


ಕೋಡುಕೊಳಗು (ನಾ) ಕೋಡು ಮತ್ತು ಕೊಳಗು: ` ಮಹಾ; 
ಕವಿಲೆಯ ಕೋಡುಕೊಳಗಂ' ಸುವಂನದಲ್ಲಿ |।0 


ಪಾರುವರ್ಗ್ಗೆ ಸಹಸ್ರ 
ಕಟಿಸಿ ಗಂಗೆಯ ತಡಿಯ ದಾನೆ ಮಾಡಿದ ಫಲ (ಎಕ. ೪1, ಕಡೂರು. 
೧೫೪-೭ 1206) ; ಸಹಸ್ರ ಗೋವಿಂಗೆ ಸು(೧೦)ವಂರ್ಣ್ಣದಲಿ ಕೋಡಿ 
ಕೊಳಗು ಸಹಿತ ಸಹಸ್ರಪ್ರಜೆ ಬ್ರಾಹ್ಮರಿಗೆ ಸ ಕೊಟ್ಟಿ ಫಲವಳ್ಕು 
(ಎಕ. ೫11, ಗುಬ್ಬಿ. ೩೦-೮೭ ; 1551). : [ಕೋಡು + ಕೊಳಗು] 

ಕೋಡುಗೆ "ಕೋಡಗ? ನೋ. 

ಕೋಡುಗದಿರ (ನಾ). ತಂಪಾದ ಕಿರೆಣಗಳುಳ್ಳವನು;. ಚಂದ್ರ: 
ಕೋಡುಗದಿರನ ಚೆಳಕು-(ಸೌನಂದ. ೧೦-೩೯). "ಶಂಗದಿರ' ಪರಾ. 

[ಕೋಡ್ಕು + ಕದಿರ್ಕ್‌ * -ಅ್ವ) 

ಕೋಡುಗಮೊಗ (ನಾ). ೧. ಕಹಿಯ ಮುಖ; ಮಂಗನ 
ಮೋರೆ: ಭಕ್ತಚೂಡಾಮೆಣೆಯದಾದ. ನಂದಿಗಶಿಶೀಘ್ರದಿಂ 
ಕೋಡುಗಮೊಗಂಗೊಡುವುದಚ್ಚರಿಯಮೇನೆನಲ್‌ (ನಂದಿಮಾ. ೨೨-೧೪). 
೨. ಕಪಿಯಂಶಹ ಮುಖವುಳ್ಳವನು. 

(ಕೋಡುಗ (ಆ ಕೋಡಗ) * ಮುಖ] 

ಕೋಡುಗಲ್‌ "ಕೋಡುಂಗಲ್‌ ' ನೋ. 

ಕೋಡುಗಲ್ಲು "ಕೋಡುಂಗಲ್‌' ನೋ 

ಕೋಡುಗವಣೆ (ನಾ). ಜೋಡು ಕವಣೆ (?): ಕೋಡುಗಲ್ಲಳ ಲಗ್ಗೆ 
ಗುಮ್ಮನ ಕೋಡುಗವಣೆಯ [ಪಾಕಾಂ. ತೋಡುಗಿರಿಗಳ, ಕೋಡು 
ಗವಣೆಯ, ಕೋಡುಗಲ್ಲಳ] ಮೇಳಯದ ಮೈಗೂಡಿಕೆಯ. .. ಕನಿಸೇನೆ 
(ತೊರರಾ. ೬-೧೧-೬). [ಕೋಡ್ಕು ೬ ಕವಣೆ] 

ಕೋಡುಗುಟ್ಟು, (ಕ್ರಿ). ಶೈತ್ಯ ಹಿಡಿ; ಚಳಿ ಕೊರೆ: :ತಂಪಿನಿಂ 
ತೆಲ್ಲೈಸಿ ಕೋಡುಗುಟ್ಟುವ ಗಾಳಿ (ಕಾಲೂರ. ೩೫-೧೩೮). 

(ಕೋಡ್ಕು 4 ಕುಟ್ಟು,] 

ಕೋಡುಗುಟ್ಟ್ರು "ಕೋಟ್ಟುಟ್ಟು' ನೋ. 

ಕೋಡುಗೈ, ಕೋಡಕ್ಕೈ (ನಾ). ೧. ಮರದ ಕೊಂಬೆ, ಶಾಖೆ: 
*ಕೊೋಡುಗೈಯೆಂಹು ಮರಗೊಂಬು? (ಶಬ್ಮಮರ. ೨೪); *ಮರಕೊಂಬೆ 
ಯೊಳ್ಳೋಡುಗೈಯೆಂದಕ್ಕು* (ಕಶರ.೩೦).೨. ಕೊಡುವ ಕೈ; ಉದಾರ 
ಹಸ್ತ. ೩೪ ಮರದ ಕೊಂಬೆಯನ್ನಿಟ್ಟುಕೊಂಡಿರುವ ಸೊಂಡಿಲು. 
೧,೨,೩ : ಮಾವಿನಂತೆಕೋಡುಗೈಯೊಂದಿಯುಂ(ಪಾಠಾಂ.ಕೋಡೊಳ್‌ 
ಕೈನಂದುಂ] ಸೊರ್ಕಾನೆಯೆನಿಸಂ (ಕಬ್ಬಳಾ. ೫೧). ಕೋಡಕ್ಕೈ: 
೨, ಮಾಡಿ ನೀಡುವವನ ಕಂಡು ನಾಡು ಬೀಡೆಟ್ಲನೆರೆದು ಕೋಡಕೈಯಲ್ಲಿ 
ಕೊಟ್ಟರೆ ತೃಪ್ತರಾಗಿ ಮಾಡುವರ ಹರಸುವರು (ಶೂನ್ಯ ನಂ. ೩೫೧-೫೯೧). 

[ಕೋಡ್ಕು- ಕೈ (೮ ಕೆಯ) 

ಕೋಡುಗೊಳ್‌ (ಕ್ರಿ). ಕೋರೆಹಲ್ಲನ್ನು ಹಡ, ಹೊಂದು: 
ಮಾವಿನ ಬಂದ ಕೋಡೆ ಕೋಡಾಗಿರೆ. ಕೋಡುಗೆೊಂಡು ಪರಿದತ್ತು 
ಭಸಂತಗಜಂ ವಿಯೋಗಿಯಂ (ಪಂಪಧಾ. ೨-೧೫); *ದಂತದಿಂದ ತಿವಿ” 
(ಪಂಪದೀ. ೬೧). [ಕೋಡು * ಕೊಳ್‌] 


20 


25 


93 


43 


ಜೋಡೆಲೆ 


ಕೋಡುಗೊಳ (ನೌ). ಒಂದು. ಊರಿನ ಹೆಸರು: ದಕ್ಷಿಣತಃ ಫಸೀಡು 
ಗೊಳ ಬೆಳ್ಕೆ ಸಹಿತಂ' (ಎಳೆ. 10, ಮಂಡೈ. ೧೧೩-೬೬ ; 713). 
[ಕೋಡ್ಕು+ ಕೊಳ್ಳ) 
ಕೋಡುಬಳೆ, ಕೋಡಬಳೆ (ನಾ). ೧. - ಕೋಡಣಸು. ೨. ಕಡಲೆ 
ಅಥವಾ ಅಕ್ಕಿಯ ಹಿಟ್ಟನ್ನು ತೆಂಗಿನಕಾಯಿಯ ತುರಿ, ಉಪ್ಪು 
ಮೊದಲಾದ ಸಂಭಾರಗಳೊಡನೆ ಕಲಸಿ ಬಳೆಯ ಆಕಾರಕ್ಕೆ ಮಾಡಿ 
ಕರಿದ ಒಂದು. ಬಗೆಯ ತಿಂಡಿ: ಕೋಡುಬಳೆ ತಿನ್ನಲು ಹಣ್ಣು ಗಟ್ಟಿ 
ಯಿರದೇಕು (ರೂಢ). ಕೆತಾಡಬಳೆ : ೧. “ಗಾರಿಗೆ; ಕೋಡಿಗೆ ಹಾಕುವ 
ಗಾರಿಗೆ (ಜಾನಕೋ. ೪೨). [ಕೋಡ್ಕು 4.ಬಳೆ .! ತೆಲು. ಕೋಡಬಡಿ) 
ಕೋಡುಮುರುಕಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ:: (8). 
(ಕೋಡ್ಕು 4 ಮುರುಕ (೮. ಮುಟುಕೆ) + ಬಳ್ಳಿ) 
ಕೋಡುವೀಸ, ಕೋಡವೀಸ (ನಾ). ಒಂದು ಬಗೆಯ ತೆರಿಗೆ; ಎತ್ತಿನ 
ಹೇರಿನ ದವಸದ ಮೇಲೆ ಹಾಕುವ ತೆರಿಗೆ:'( 4) ಕೋಡವೀಸ : 
ಪೆರ್ಜುಂಕಂ ಬಿಲ್ಕೊಡೆ ಎರಡೊಕ್ಕಲ್ಹೆ ಅಕಿ ಕೊಡವಿ ಸ'ವ ಸಹಿತಂ 
ಮೂಜುಂ. ಸುಂಕದೊಳಮಾಗಿ ಬಿಟ್ಟಿ ಉಪ್ಪಿನ' ಹೇ ಆಯ್ಯ್ವತ್ತು 
(ಸೌಇಇ. XX, ೩೪-೨೦; 1653). "ಕೊಡವೀಸ?' ಪರಾ. 
[ಕೋಡೆ + ನೀಸ] 
ಕೋಡುನೆಟ್ಟು (ನಾ). ಬೆಟ್ಟದ ಶಿಖರ, ತುದಿ: .ಅರೆಜರಿದ ಜಾದಿನ 
ಕೋಡುವೆಟ್ಟನೊತ್ತುಗೊಂಡು ಸಿಂಧೂರವಿಲಿಪ್ತ ಮದಸಿಂಧುರ ' ಗೆಂಡ 
ಮಂಡಲದೊಂಡು ಪಾಂಗಿನಿಂ ತೋರ್ಪ ತಲ್ಬಿಲಿಂ (ರಾಮಾಶ್ವ. ೭೨-೨೧). 
[ಕೋಡ್ಕು + ಬೆಟ್ಟು) 
ಕೋಡೂರ್‌ (ನಾ). ಒಂದು ಊರಿನ ಹೆಸರು: ತನ್ನಾಳ್ವಮುಳ್ಳಿ ನಾಡ 
ಕೋಡೊರಲ್ಲಿ ಊರ ಮೂಡಣ ಬಸುರಿಯಂ ರಾಜಗೋವಿಂದನು 
ಧಾರಾಪೂರ್ವಕಂ ಮಾಡಿಕೊಟ್ಟರು (Mun. IX-i, ೨೭೫-೧೬ ; 1182). 
[ಶೋಣ್ಮು -- ಊರ್‌] 
ಕೋಡೂಜು (ಕ್ರಿ). ಕೋಡನ್ನು ನೆಲಕ್ಕೆ ಊರು, ಚುಚ್ಚು : 
ಕಳನೊಳೆಗೆ ಕೋಡೂಜಕಿ ಮಗ್ಗುಲ ನೆಲಕೆ ಕೀಲಿಸಲಾನೆಯಿಂದಿಳೆಗಿಳಿದು 
ಹಾಯ್ಡನು (ಕುವ್ಯಾಗ. ೪-೨೩). [ಕೋಡ್ಕು * ಊಳಲು] 
ಕೋಡೆ (ನಾ). ೧. (ಕರಾ) ಚಳಿಗಾಲದಲ್ಲಿ ಬೀಸುವ ತಂಗಾಳಿ. 
೨. ಉಷ್ಣಕಾಲ; ಚೇಸಗೆ. "ಕೋಡೆತಿರುನಾಳು', "ಕೋಡೆಗದ್ದೆ' 
ಪರಾ. [ದೇ. ॥ ತಮಿ. ಕೋಡೈ; ಮಲ. ಕೋಡ] 
ಕೋಡೆಗದ್ದೆ (ನಾ). ಬೇಸಗೆಯಲ್ಲಿ ಬತ್ತದ ಬೆಳೆ ಬರುವ ತರಿಯ 
ಜಮಾನು : (ಕಿ). [ಕೋಡೆ * ಗೆದ್ದೆ (ಆ ಗಜ) 
ಕೋಡೆತಿರುನಾಳು (ನಾ). ಬೇಸಗೆ ಕಾಲದಲ್ಲಿ ನಡೆಯುವ ಉತ್ಸವ: 
ಬಿಡದೊಪ್ಪುವ ಕೋಡೆತಿರುನಾಳು ಮಧುಮಾಸಡದೊಡೆಯನುತ್ಸವ ತಿರು 
ನಾಳು ಸೆಡಗರಹಲಿ ಸಿರಿರಂಗಧಾಮನಿಗೆಡೆವಿಡದೊಪ್ಪಿದುವಾಗ (ಕಂನವಿ. 
೭-೧೧೦). [ಕೋಡೆ + ತಿರುನಾಳು) 
ಕೋಣಿತ್ತು (ಕ್ರಿ). ೧. ಕೋಡಿನಿಂದ ಚುಟ್ಟಿ' ಮೇಲಕ್ಕೆ ಎತ್ತು; 
ಕೊಂಬಿನಿಂದ ಇರಿ: ಹಳಚಿದರು ತಗರಂತೆ ಗಜದವೊಲೊಲೆದು ನಿಂದರು 
ಹಾವಿನಂತಿರೆ ನಲುಕಿದರು"'ಸೂಕರೆನವೊಲು ಕೋಡೆತ್ತಿ. ಹಾಯ್ಕಿದರು 
(ಕುವ್ಯಾಭೀ. ೪-೩೫). (ಕೋಡ್ಕು + ಎತ್ತು] 
ಕೋಡೆಮಳೆ (ನಾ). ಬೇಸಗೆಯಲ್ಲಿ ಬರುವ ಮಳೆ: “ಅಡ್ತಮಳೆ? 
(ಜಾನಕೊೋ. ೪೨). [ಕೋಡೆ 4 ಮಳೆ (ಎ. ಮಲ್ಯ) 
ಕೋಡೆಲೆ (ನಾ). ತಣ್ಣಗಿರುವ ಎಲೆ; -ಶೀತಲಪತ್ರ: ತಾನರೆಯ 
ಕಹೋಡೆಲೆಯಲ್ಲಿ ಆಶೋಕದ ಕುಡಿ (ಸಾಹಿಸಂ. ೨೫). 
[ಕೋಡ್ಕು * ಎಲೈ) 


ಕೋಡೆಅಂಕೆ 


ಳೋಡೆಖಂಕೆ (ನಾ). ೧. ಗರಿಯ ತುದಿ; ತುದಿಗರಿ. ೨. ಕಿಕ್ಕೆಯ 


ತುದಿ; ತುದಿರೆಕ್ಕೆ: ಕುಕ್ಕುಟಂಗಳ ಕೋಡೆಜಕಿ[ಆ3ಂಕೆಯ ಕಡೆಯಂ | 


ಪತ್ತಿ ಪೊತ್ತೆತ್ರಿಯುಂಿ , , , ಸುಪ್ರಭಾತಸಮಾರಣಂ ತೀಡುತ್ತಿರೆ 
(ಲೀಲಾವ. ೩-೨೦ ವ); ಮದೆನನ ... ಬಿಲ್ಲ ಕರ್ವು ನಾಂಟಿದೆನಸಿದತ್ತು 
ನಾರಿಯೆಳದುಂಬಿಯ ಮಾಲೆಯ ಕೋಡೆಜಂಕೆ ಸೀದುದಿರ್ದುದು 
ಚಂದ್ರಮುನಿನಾಥನ ಶಾಂತಿರಸಾತಿರೇಕದಿಂ (ಅನಂಪು. ೧-೨೪). 

[ಕೋಡ್ಕು + ಎಜಂಕೆ] 

ಕೋಡೆಖಿಗು (ಕ್ರಿ). - ಕೋಡೆತ್ತು : .ಅರಿ ಹಿರಣ್ಮಾಕ್ಷನ ಬಲಕೆ 
ಕೋಡೆಜಗಿ ನಿಂದ ನರಾಹನಂತಿರೆ ಪರಬಲಾಂತಕ ಭೀಮ (ಕುವ್ಮಾಕ. 
೧೫-೪). [ಕೋಡ್ಕು * ಎಜಗ್ಳು) 

ಕೋಡೇಯಿ (ನಾ). ಕೋಡಿನ ತಿವಿತದಿಂದ ಆದ ಗಾಯ; ಕೋರೆ 
ಯಿಂದಾದ ಗಾಯ: ತನೋಗಜದ ಕೋಡೇಜಂಂದಮೇಂ ನೊಂದುದೋ 
ಹರಿಣಂ ತಾನೆನಿಸಿತ್ತು ರಕ್ತರುಚಿಯಿಂ ಬಿಂಬಂ ಸುಧಾಸೂತಿಯಾ(ಪಂಪಭಾ. 
೪-೫೦); ಕಾಡಾನೆಗಳ ಕೋಡೇಜಕಿಂದಿಡಿದು ಕಳೆದ ಖರ್ಜೂರದ ಕಡಿ 
ಗಳಂತೆ ತಡಿದಡಿಯ ತಣುಂಬಿನೊಳ್‌ ಬಿಸಿಲಂ ಕಾಯ್ವ ಮೊಸಳೆವಿಂಡಿನ 
ಪಸರಂಗಳೊಳಂ (ಚಂದ್ರಪು, ೫-೪೦ ನ) ; ಮಹಿಸಿಯ ಕೋಡೇಣುಗಳಿಂ 
ಎ.ಎ ಉರ್ಚಿದ ಭೂರುಹದಿಂದಮಾದ ವಿವಿಧೋಪಹತಂ ಸದುವ 
ಕ್ಷತಂಗಳೆಂದಖಕಿವುದು (ಆಶ್ವಶಾ. ೧೨-೩) ; ಕೋಡೇಶಕಪಿಂಗೆ ಕೆೊಳ್ಳರಿಸುತ 
ಜೋದರನೀಡಾಡಿ ಕರಿಕಳಭಗಳು ಓಡಿದುವು (ಕುರಾಸಾಂ. ೧೨-೧೦೮). 

[ಕೋಡು + ಏಜ್ಮು (ಆ ಏಜಕ್‌,)] 

ಕೋಡೊಲೆ, ಕೋಡುಒಲೆ (ನಾ). ಒಲೆ ಬಾಯಿಯ . ಒಂದು 
ಅಥವಾ ಎರಡು ಪಕ್ಕದಲ್ಲಿ ಬೇರೆ ಪಾತ್ರೆಯನ್ನು ಉರಿ ತಗಲು 
ವಂತೆ ಇಡಲು ಅನುಕೂಲಿಸುವ ಒಲೆ: ಕೋಡೊಲೆಯಿದ್ದರೆ ಅಡಿಗೆ 
ಕೆಲಸ ಜಾಗ್ರತೆ ಮುಗಿಯುತ್ತದೆ (ರೂ). ಕೋಡುಬಒಲೆ: 
ಇದರಲ್ಲಿ... ಒಂದು ಒಲೆ, ಅದರ ಹಿಂದೆ ಎರಡು ಕೋಡು ಒಲೆಗಳು 
ಇರುವುವು (ಗೃಹನಿ. ೧೬೩). [ಕೋಡ್ಕು* ಒಲೆ] 

ಳೋಡ್ಗಲ್‌ "ಕೋಡುಂಗಲ್‌' ನೋ. 

ಕೋಣ್‌, ಕೋಡಿ, ಕೋಣು, ಕೋಣ್ಕೆ, ಕೋನ, ಕೋನಿ (ನಾ). 
೧. ಮೂಲೆ; ಎರಡು ದಿಕ್ಕುಗಳು ಸೇರುವ ಸ್ಥಾನ; ವಿದಿಕ್ಕು: 
“ಕೋರ್ಣ (ಣೆ, ಕೋನ) -ಕೋಣ- ಮೂಲೆ* (ತದ್ಭ ಕೋ. ೯); 
ಶ್ರೀವುರದಾ ಬಡಗಣ ಪಡುವಣ ಕೋಣುಳ್ಳನ್ಹೇವಂಗೇರಿ ಮದಮನೆ 
(ಎಳ. 1೪, ನಾಗಮಂ. ೮೫-೬೯ ; 776) ; ತೆಂಕಣ ಪಡುವಣ ಕೋಹೊಳ್‌ 
ಸುಕೌಶಳಮೆಂಬ ವಿಷಯದೊಳ್‌ (ವಡ್ಡಾರಾ. 9೨-೨೦) ; ಪೂರಿತ ರಣ 
ಶಂಖ ಗಂಭೀರಾರಾವಂ ಡೆಸೆಯ ಕೋಣ ಕುಸುಕುಜ ಗಜಘಂಟಾರವ 
ಮನುಜಜಿ ಪೆಆಗಿಡೆ (ಶಾಂತಿಪು. ೩-೯೭) ; ಆ ದೇವಿಯ ಪುರದಾಗ್ನೇಯದ 
ಕೋಣಲಿರ್ದೊಣತೆ ಕುಳಿಯ ತೆಂಕಣ ಸಿ ರ್ಗ್ಗಾರಿಗೆಯೆ ಮೇರೆ 
(ಎಳ. ೪11, ಶಿಕಾರಿ. ೩೨೩-೨೯; 1044); ನಾಲ್ಕು ಕೋಣ್ಮಳೊಳೊನ್ಪಿರ್ವುವು 
* ೬೬ ಚಿನವ್ರಜಕ್ಕೆ ಸವನಸ್ಥಾನಂಗಳೀ ಶೈಳದೊಳ್‌ (ಪುಸ್ಪಪು. ೧೦-೫೮). 
೨. “ಈಶಾನ್ಯದಿಕ್ಸು” (ಲೋಕೋಪ.ಟೀಕೆ); ಊರಿಂ ಬಡಗಲ್‌ ನೆಗೆದಂ 
ದೂರಜಕಿವುದವೊಳ್ಬನೀಗುಮೆಂತುಂ ಕೋಣೊಳ್‌ ಕಾರಕರ್ಗಕ್ಕುಂ 
ನೆಜಕಿ ಸಂಹಾರಮನದ್ಭುತಮೆನಿಪ್ಪ ಗಂಧರ್ವಪುರಂ (ಲೋಕೋಪ. ೪-೪೧). 
ಕೋಣಿ, : ೧. ಕೂಟಗೋಳನ ಹಿರಿಯ ಕೆಜಕೆಯ ಹಡುವ ೫೫ ಕೆ 
ಯಾಗಿ ಬಡಗಣ ಮೂಡಣ ಕೋಣಿ ಅಂತು (ಸೌಇಣ. 1-1, ೨೪೭-೪೫; 
1147); ಕೋಣಿ(ಕೋಣೆ)- ಮೂಲೆಯಲ್ಲಿರುವ ಸ್ಥಳ (ಜಾಗ) 
(ತುಳುನಾ. ೪೮), ಕೋಟು : ೧, ಸೊಬಳೆಯನ ಕೋಣಿನಲು ಸಾಯಿರ 


ಮರೆದ ತೋ ೦ ಓಿ (ಎಕ. ೪1, ಶಿಕಾರಿ. ೨೩೬-೮೨; 1174); 


೨.೨೩೫ 


ರಾಮ| 5 


10 


15 


30 


55 


40 


ಕೋಣ 


ಭತ್ತದ ಗದ್ದೆ ಯೊಳಗೆ ಬಂಮನ ಹಳ್ಳಿಯ ತೆಂಕಣಪಡುವಣ ಕೋಣಿನೊಳು 
x xx ಪಂಗಜ್‌ಗೆ (ಕಕುಲ. ೬-೫೩ ; 1216). ಹೋಣ್ಯೆ : ೧. ರಸೆಗಿಬಿ 
ದನೊ ಮೇಣ್‌ ನಾಲ್ಕುಂ ದೆಸೆಗಳ ಕೋಣಜೆಗಳೊಳುಲುದನೊೇ 
(ಗದಾಯು. ೬-೨೦); ಶೋಣಿಯೊಳಗಬ್ಬೆಯಆಿಯದ ಕೋಣೆಯುಮಾ 
ತೂಣನಾಡದೆಡೆಗಳುಮೊಳನೇ (ಲೀಲಾವ. ೧-೪೫) ; ಕೋಣೆಬಾಗುಗಳೆಲ್ಲ 
ವನು ಹೊಕ್ಕಆನಿ (ಕುವ್ಯಾಸ. ೩-೪೭) ; ಕುಲಧರವನೇಜಕಿಹರ ಕೋಣೆಯ 
ನೆಲೆಗಳಲಿ ಗುಹಗಳಲಿ ಹೊಳ್ಳಿಹ ಹುಲುನರರ ಗೆಲಿದಿರಲು ಧೀರನೆ ಎನುತ 
(ಕೋಗಯ. ೨೬-೯). ೩, ಓವರಿ; ಕಿರುಮನೆ; ಕೊಠಡಿ; ಖೋಲಿ: 
*ಓವರಿಯು /ಳಂತಿಗೆ ಕೋಣೆಯು? (ಕವಿಕಂ. ೧೪೪); ಪೊನ್ನುಂ 
ತುಡುಗೆಗಳುಮಂ . . . ಬಸದಿಯೊಳಗೊಂದು ಕೋಣೆಯೊಳಿಟ್ಟಿರಿಸಿ 
ಬಂದು (ವಡ್ಡಾರಾ. ೧೭೬-೬); ಪಡುವಳ್ಳಿ ಕೀಲಿಲೊಳೆಮ್ಮ ತೊಟ್ಟು 
ಪಡುವಳ್‌ ಮುತ್ತಬ್ಬೆಯಾ ಕೋಣೆ ಯೊಳ್‌ (ಕಾವ್ಯಾನ. ೬೧೬); 
ಓರೊರ್ಮೆ ಳಂಕೆಲ್ಲಿ ವಲ್ಲರಿಯ ಕಾನಣದ ಕೋಣೆಯೊಳ್‌ 
(ನರ್ಧಪು. ೪-೫: ವ); ಕೋಣೆಯೊಳಾನೊಂದೆ ನುಡಿದಾಡಲದ ತಂದು 
ಕೋಷಣೀಶಗಜಕೆ ಮಾಡಿದಿರಿ (ಭರಚ. ೮-೩೭); ವೇದಗಳ ಕಾಲದ ಮನೆ 
ಗಳು , .. ಸಾಧಾರಣವಾಗಿ ಒಂದು ಹಜಾರೆವೂ ಆದರ ಸುತ್ತಲೂ 
ಕೋಣೆಗಳೂ ಇರುತ್ತಿದ್ದವೆಂದೂ ಊಹಿಸಬಹುದಾಗಿದೆ (ಮೈವಾಸ್ತ. ೨೩). 
೪. ಅಡಿಗೆಮನೆ; ಪಾಕಶಾಲೆ. ಕೋನ: ೧. “ಮೂಲೆ”; 


(ಸಿರಿಕೋ, ೧೪೨). ೫, ಸಂದು; ಸಂಧಿ (?): ಆಸ್ಥಿ ಮಾಂಸ 
ಶುಕ್ರ ಶೋಣಿತ ಉಳ್ಳನ್ನಕ್ಕ ಆರಿಗೂ ಆಧಿವ್ಯಾಧಿ ತಾಪತ್ರಯದ 


ತನುತ್ರಯದ ಕೂಟಸ್ಥ ಬಿಡದು ಕೋನವನಜಾದು ನೈದ್ಯವ ಮಾಡಿಹೆ 
ನೆಂದಡೆ (ಸರ್ವವ, ೨೧೨೯೯). ಹ. [ಕೀಖಾಗ] ಎರಡು ರೇಖೆಗಳು 
ಅಥವಾ ಎರಡು ಸಮಕ್ಷೇತ್ರಗಳು ಒಂದನ್ನೊಂದು ಸಂಧಿಸುವ 
ಸ್ಥಾನ ಸ್ಥಳ: “ಒಂದೇ ಸಮರೇಖೆಯಲ್ಲಿರದ ಎರಡು ರೇಖೆಗಳು 
ಅಥವಾ ಎರಡು ಸಮಕ್ಷೇಶ್ರಗಳು, ಸಂಧಿಸಿದಾಗೆ ಆಗುವ ಕೋನ” 
(Angle. ಇಂ೪ನ); ಕೋನವು ೫೦ ಡಿಗ್ರಿಗಳಾಗಿದ್ದರೆ . ೬ ಕರಿಣ 
ಸಮಸ್ಕೆಯಾಗುತ್ತಿತ್ತು (ನಕ್ಷತ್ರ. ೪೫). ಕೋನಿ: ೧. ನನ್ನಿರುವಿನ 
ಕೈಲಾಸ ನೀ ನೋಡು ಎಲೆ ಸಿದ್ಧ ಏನು ಲೀಲೆಯದು ತಿಳಕೋಳೊ 
ಶ್ರೀಗಿರಿಯ ಕೋನಿಕೋನಿಗಳಲ್ಲಿ ಅಲೆದಾಡು (ಸಿದ್ಧ ಪು. ೬-೮). 


ಕೋಣ್ಗೋಣ್‌ (ದ್ವಿರುಕ್ತಿ): ಶೋಣನುಣಿ ದೀಪ್ತಿರುಚಿ 
ಕೋಣ್ಗೋಣೊಳ್‌ ಪಜ್ಜಳಿಸೆ (ಅಜಿಪು. ೨-೧೯), 
[7.1 ತಮಿ. ಮಲ, ಕೋಣ್‌", ಕೋಣ; ತೆಲು. ಕೋಣ, 


ಕೋನ. / ಸಂ. ಕೋಣ ; ಹಂ. ಮರಾ. ಕೋಣ, ಕೋನ] 
ಕೋಣ, (ನಾ). ೧. ಎಮ್ಮೆಯ ಜಾತಿಯಲ್ಲಿ ಗಂಡು; ಮಹಿಷ: 
“ಮಹಿಷಃ, ಸೈರಿಭಃ, ರಕ್ತಾ ಕ್ಷೇ, ಕಾಸರ, ಲುಲಾಯಃ - ಈ ೫ ಕೋಣಂ*್‌ 
(ಹಲಾಯು. ೩೮-೬೪); *ಸೈರಿಭಂ ರಕ್ತಾಕ್ಟನಶ್ಚಾರಿ ಕೋಣನಕ್ಕು* 
(ಮಂಗರಾ. ೪6-೧೦); ಕೋಣಂ ಪೊಕ್ಳ ಮಡುವಿನಂತೆ ಮನದೊಳ್‌ 
ಕದಡಿ (ಧರ್ಮಾಮೃ. ೧೦-೩೬) ; ಕೋಣನೊಂದು ಕುದುರೆಯ ನುಂಗಿತ್ತು 
(ಆದವ. ೩೮೯); ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತು 
(ಹಚಕಾ, ೩-೧) ; ಪ್ರಳಯಾಂತಕನ ಕೋಣದ ಕೋಡ ಹೊಯ್ಲುಗಳೊ 
(ಕುವ್ಯಾದ್ರೋ. ಓರಿಇ. ಪರಿ. ೨೭೬) ; ಎತ್ತು ಏರಿಗೆ ಎಳೆದರೆ ಕೋಣ 
ನೀರಿಗೆ ಎಳೆಯಿತು (ಗಾದೆ); ಕೋಣನ ಮುಂಡೆ ಕಿನ್ನರಿ ಬಾರಿಸಿದ 
ಹಾಗೆ (ಗಾದೆ, ೨. (ಆಲಂ) ಬುದ್ಧಿ ಯಿಲ್ಲದ ವ್ಯಕ್ತಿ; ದಡ್ಡ: 
ನಿನಗಿನ್ನು ಬುದ್ಧಿಯಿಲ್ಲ ಕೋಣ (ಚಿದಾವ. ೨೦-೧೨) ; ಜಾಣನಿಗೆ 
ಮಾತಿಸ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು (ಗಾದೆ). 
(ದೇ, ॥ ಮುಲ. ಕೂಳ; ಶುಳು. ಗೋಣ, ಗೋಣೆ; ತೆಲು. ಗೋಣೆ] 
141 


ಕೋಣ್ಕಿ 


ಕೋಣ್ಯ (ನಾ). ೧. ಮೂಲೆ; ಕೊನೆ: ದ್ವಯ ಕಟ್ಟೆ ಮುಂಗಡೆಯೊಳ 
ಗಾಯ್ತು ಹಿಂದೊಂದು ದ್ವಯಕೊೋ(ಣ ಸಹತಾಗಿ ಮತ್ತೆ ದ್ವಯ ಕಟಯೆೊಳ 
ಗೆರಡೆಂದಿಂತಂು `ಪಂಚಕಚ್ಚೈಯ ಧರಸಿದನಾ ವಿಪ್ರಾ (ud. ೯-೪೪). 
೨. ತಮಟ್ಟಿ ನಗಾರಿ ತಾರ ಚ ಪ್ರ ವಾ ದ್ಯ ಗಳ ನ್ನು 
ಬಾರಿಸುವ ಕೋಲು: 
(ಹಲಾಯು. ೧೭-೯೮); “ವಾದ್ಮಮಂ ಬಾರಿಸುವ ಕುಡುಹು 
ಕೋಣಾಖ್ಯಮಂ 3 (ಮಂಗರಾ. 3೪-೭); ಭೋಕೆನೆ ಪೊಯ್ವುದು 
ಮಾಜುಂ ಭೇರಿಗಳುಂ ಕನಕ ಕೋಣಹತಿಯಿಂಡಂ ಬಂಭಾರವಮೇಂ 
ನೆಗೆದುದೊ (ಪಂರಾಮಾ. ೧೨-೨೦) ; ಕೋಣಪ್ರಹತ ಬಹುಳ ಭಾಂಕಾರ- 


ಭೇರಿ “ನಿನಾದ೦ (ಜಗವಿ. ೧೫-೬೩). &. ತಂತೀವಾದ್ಯಗಳನ್ನು 10) ಕೋಣಬಯಲು (ನಾ). ಒಂದು ಪ್ರದೇಶದ ಹೆಸರು: 


ಬಾಜಿಸಲು ಉಪಯೋಗಿಸುವ ಸಾಧನ: *ಕೋಣಃ- ವೀಣಾದಿ 
ವಾದನಂ ವೀಣೆ ಮೊದಲಾದ ವಾದ್ಯಗಳನ್ನು ಬಾರಿಸುವ ನಖ್ಬಿ ಹೆಸರು, 
ಆಂದರೆ ಬೆರಳ ಕೊನೆಗೆ ತಗಲಿಸಿಕೊಳ್ಳುವ ತಂತಿ ಮುಂತಾದ ಸಾಧನವು 
(ಸಿದ್ಧಾಂತಿ. ೫೪). ೪. ಕತ್ತಿಯ ಬಾಯಿ; ಅಸಿಧಾರೆ: "ಆಣಿಃ . 


೨೨೩೬ 


4 ಬಾಜಿಸುವ ಕುಡುಹು Re is 


`ಕೋಳಲು 


"ಕೊೋಣಪದಿಕ್ಳು' ಪರಾ. ೨. ದನುಜ; “ರಾಕ್ಷಸ: ಇದೆ 
ಕಡಲಂದದೆ ಕಡುಗಡಿದಿದಜಕೊಳಗಾನಿವನನಿಕ್ಸಿ ಕೋಪಮನಾಜಫ್ರುದೆ 
ಪಂಥಮೆಂದು ಬಂದಂ ತದಗ್ರದೇಶಕ್ಕೆ ಕೋಣಪಂ ವಿಗತಕೃಪಂ 
(ಡಂದ್ರಫು. ೫-೪೨) ; ಕಾಮರೂಪಿಯಾ ಕಿತವ ಕಲಿ ಕೋಣಪನ ಕೂಟ 
ಯಂತ್ರಕ್ಕೆ ಸಿಲ್ಕಿ ಕೋಳುವೋಗಿಹರಾರ್ಯರೆನಿತೆನಿತೊ (ಶ್ರೀರಾಮಾ. 
೨೬೩-೧೫೬). [ಸಂ.] 

ಕೋಣಪದಿಕ್ಕು (ನಾ). ಕೋಣಪನ ಆಧಿಪತ್ಯಕ್ಕೆ ಒಳಪಟ್ಟ ದಿಕ್ಕು; 
ನೈಜುತ್ಯ: ಆ ನಗರಿಯ ಕೋಣಪದಿಕ್ಕಿನೊಳಿರ್ದ ಕಾನನದೊಳಗೆ 

| (ಜ್ಞಾನಚ. ೨೯-೬). [ಕೋಣದ + ದಿಕ್ಕು] 

ಆ ಪುರದ 
ನೈಯತ್ಮದ ಸರಚೆಯ ಕೋಣಬಯಲ ಗದ್ದೆ ಕತ್ಸವಿಯ ಫಳೆಯೊಳು 
ಮತ್ತರು ಪನೆರಡುಮನ್‌ (ಎಕ: ೪11, ಶಿಕಾರಿ. ೧೨೫-೨೮; 

(ಕೋಣ, + ಬಯಲು (ಆ ಬಯಲ್‌)) 
ಕೋಣೆ; "ಕೋಣ್‌? ನೋ. 


1019).' 


ಕೋಣ! - ಈ ೫ ಗೋಟು? (ಹಲಾಯು, ೧೨೦-೪೨). ೫, ಕೋಲು; 15 ಕೋಣೆ. (ನಾ). ನೆಲ; ಭೂಮಿ: *ಕ್ಷೋಣಿ * (ಗಂಗಾಮ. ೧೦೩). 


ದೊಣ್ಣೆ ; ಬಡಿಗೆ. ೬. ಒಂದು ಬಗೆಯ ವಾದ್ಯ. ೭, [ಜ್ಯೋತಿ] 
ಶನಿಗ್ರ ಹ: *ಸಂಗು ಸೌರಿ ಕೋಣ[ಪಾಕಾಂ. ಕ್ರೋಡ]ನರ್ಕಜಂ 
ಮಂದನಸಿತನೆನಲ್ಕೆ ಶನಿಯೆನಿಕ್ಕು? (ಮಂಗರಾ. ೧೨-೬). ಈ. [ಜ್ಯೋತಿ] 
ಮಂಗಳ ಗ್ರಹ. ೯, [ರೇಖಾಗ] ಎರಡು ಸಮಕೇಖೆಗಳು ಅಥವಾ 


ಸಮಕ್ಷೇತ್ರಗಳು ಒಂದನ್ನೊಂದು ಸಂಧಿಸುವ ಸ್ಥಾನ; ಕೋನ: |29 


“ಎರಡು ರೇಖೆಗಳು ಒಂದು ಮೂಲೆಯಲ್ಲಿ ಸಂಧಿಸಿದರೆ ಕೋಣವೆಂದು 

ಹೇಳುವುದು * (ಧೂಮಿಅ. ಆ); ಘನವೆಷ್ಟೆ ಅದರೂ ಅಸ್ಟೆ ಕೋಣ 

(ಅರಳು. ೪೦೧). ೧೦. [ರೇಖಾಗ] ಕೈವಾರದ ನಡುವಣ ಬಿಂದು. 
[ಸಂ.] 


ಕೋಣಕ್ರಮ (ನಾ). ಕೋನ ಬರುವಂತೆ ಅಳವಡಿಸಿದ ಮರಗಳ |25 


ಎರಡು ಸಾಲು; ನಯನಾಸೇಚನಕಮಾದ ತರುವಾಟಗಳಿಂದಿಸೆವ 
ನಂದಸಾದ್ಯಾರಾಮಂಗಳೊಳು Re ಚಿತ್ರವ್ಯೊಹ, ಕೋಣಕ್ರಮಗಳೆಂಬ 
ಹನ್ನೊಂದು ವೃಕ್ಷ ಸನ್ನಿವೇಶಂಗಳುಂ ನಂದನೀಯಗಳಾಗಿರ್ಕುಂ 
(ವಿವೇಕ. ೨೧೧). [ಕೋಣ್ಯ + ಕ್ರಮ] 
ಕೋಣತ್ರಯ (ನಾ).*ಕ್ರಿಕೋಣ ೪: ಕೋಣತ್ರಯದ ಕುಂಡದಲಿ... 
ಸಂಸ್ಥಾಪಿಸಿದನಸ್ವ್ರಾವಳಿ ಪರಿಸ್ತರದಲಿ ಹುತವಹನ (ತೊರರಾ. ೬-೪೨-೮). 
[ಕೋಣ್ಯ ತ್ರಯ] 
ಕೋಣದಬಕ್ಕರಿ (ನಾ). - ಕೋಣದ ಬಳ್ಳಿ: (6). 
[ಆ ಕೋಣ, + ಬಕ್ಕರಿ] 
ಕೋಣದಬಳ್ಳಿ (ನಾ). ಎಲೆಯಿಲ್ಲದೆ ಪೊದರಾಗಿ ಬೆಳೆಯುವ ಒಂದು 
ಬಗೆಯ ಬಳ್ಳಿ: (9)- [ಆ ಕೋಣ, + ಬಳ್ಳಿ] 
ಕೋಣನಕೊಂಬುಮರೆ (ನಾ). ಒಂದು ಔಷಧಿ ಗಿಡ: ಕೋಣನ 
ಕೊಂಬು ಮರ, ಲಿಂಗಧಾರಿ, ಅಂಬಾರಿಹೊಡಿ. (ಮೈಡಗಿ. ೬೫-೧೩೩೪). 
(೮ ಕೋಣ, + ಕೊಂಬು] 4 ಮರೆ] 
ಕೋಣನತಲೆಹುಲ್ಲು (ನಾ). ಒಂದು ಜಾತಿಯ ಹುಲ್ಲು: 
ಕಾಡುರಾಗಿಹುಲ್ಲು, ಕೋಣನಹಲೆಹುಲ್ಲು ಕೋಳೀಕಾಲುಹುಲ್ಲು 
(ಮೈಔಗಿ, ೨೮-೫೪೨). 
[« ಕೋಣ + ತೆಲೆ * ಹುಲ್ಲು (ಆ ಫುಲ್‌)] 
ಕೊೋಣಪ (ನೂ). .೧. ದಿಕ್ಪಾಲಕರಲ್ಲಿ ಒಬ್ಬ; ನಿರುತಿ: “ಯಾತುನ 
ನಿಶಾಚರಂ ರಾಕ್ಷಸಂ ಕೋಣಪಂ (ಸಾಠಾಂ. ಕ್ಷೋಣಿಪಂ, ಕೌಣಪ] 
ಯಾತುಧಾನಂ ಕೈಕಸೇಯನೆನೆ ನಿರುಶಿ? (ಮಂಗರಾ., 


೧೫-೧೦). 


30 


35 


| 


| ಸಂತತಿಗಾಭರಜ ಕೇದಾರಳಕ್ತಿಮುನಿಪತಿ ನೆಗಣ್ಜ (ಇಆ.೪, ೩೪೩-೨೦; 


[< ಸೆಂ. WE 


ಕೋಣೀಯ (ಗು). ಕೋನಕ್ಕೆ ಸಂಬಂಧಪಟ್ಟ [ಸಂ.) 

(ಕೋಣು“ಕೋಣ್‌' ನೋ. 

| ಕೋಣೆ (ನಾ). ಮಣ್ಣಿನ ಪಾತ್ರೆ, ಹೊಜಿ: *ಗಳಂತಿಗೆಯೆಂದು 
ಕೋಣೆಯಕ್ಕುಂ? (ಕಬ್ಬಿ ಕೈ. ೪೬). [?) 


ಕೋಣೆ "ಕೋಣ್‌? ನೋ. 

ಕೋಣೆ (ಸಾ). ಒಂದು ವಂಶದ ಹೆಸರು (?) : ಕೋಣೆಯ ವಂಶಜನಾ 
ಯ್ತುವರ್ಮನುಂ ಕಾರಸ ಹೊಲ್ಲನುಂ ನೆಗರ್ದ್ವ... ಕೋಣೆಯಾನ್ವಯರ್‌ 

1087) ; ಧರೆಗೆಸೆವ ಶಕ್ತಿ ಪರಿರ್ಷೆ(ಷೆ)ದೆ 

|. ಕರಮಗ್ರಣಿಯೆನಿಪ ಪರ್ವತಾವಟ (ಧಿ)ಯೊಳೊಮ್ಮವರೆ. ಕೋಣೆಯ 


(ಸೌಇಇ. 201-11, ೧೩೩-೪೬; 


1093). [) 
| ಕೋಣೆವುಗಿಸು (ಕ್ರಿ). ೧. ಕೊಠಡಿಯನ್ನು ಪ್ರವೇಶಿಸುವಂತೆ 
ಮಾಡು; ಒಳಮನೆಯನ್ನು ಹೊಗಿಸು: ಮೂದೇವರುಮಂ ಮೂಜು 
ಕೋಣೆವುಗಿಸುಗುಮಸುರರ್‌ ( ಶಮದ.”೨೨೭ ಪ್ರಯೋ). ೨. (ಆಲಂ) 
| ಸೆರೆಗೆ ಹಾಕು. ೩. ಶೋಭನ ಪ್ರಸ್ತದಂದು ವಧೂವರರನ್ನು 
ಶಯ್ಯಾಗ್ಯಹಕ್ಕೆ ಕಳಿಸು. [ಕೋತ್ಕೆ (ಆ ಕೋಣ್‌) * ಪುಗಿಸು] 
ಕೋತ, (ನಾ). ನೀಲಗಿರಿಯಲ್ಲಿ ವಾಸಿಸುವ ಒಂದು ದ್ರಾವಿಡ 
ಜನಾಂಗ; ಅವರಾಡುವ ಭಾಷೆ: ನೀಲಗಿರಿ ನಾಲ್ಕು ನಾಡಿನ ಕೋಶ 
ಸಿಸು ಮಕಳು (ಮೈಆರಿ. ೧೯೩೦, ೧೯-೧೭; 1704) ; ಕೋತಭಾಷೆ 
ದ್ರಾವಿಡವರ್ಗದ ಭಾಷೆಯೆಂಬುದು ನಿರ್ಧಾರವಾಗಿತ್ತು (ದ್ರಾವಿವಿ. ೨೪೦). 


[1] 


ಕೋತ್ಕ "ಖೋತ' ನೋ. 
ಕೋತ್ಕ "ಕುವತ್ತು' ನೋ. 


40] ಕೋತಂಬರಿ "ಕೊತ್ತುಂಬರಿ? ನೋ. 


ಕೋತಲು (ನಾ). ೧. ಮೇಲಧಿಕಾರಿಗಾಗಿ ಮಾಸಲಾದ ಕುದುರೆ; 
ಉತ್ಸವಕ್ಕಾಗಿ ಸಜ್ಜುಗೊಂಡ ಕುದುರೆ. ೨. ಅವಶ್ಯವಾದುದ 
ಕೈಂತಲೂ ಹೆಚ್ಚಾಗಿರುವ ವಸ್ತು; ಬೇಕಾದಷ್ಟಕ್ಕಿಂತ ಅಧಿಕ 
ವಾದುದು: (ಕಿ). ೩. ಉಳಿಕೆ; ಉಳಿತಾಯ: ಸ6ಬಳದಲ್ಲಿ ಸ್ವಲ್ಪ 
ಕೋತಲು ಉಳಿಸಿಕೊಂಡು ಬಂದರೆ. ಕಷ್ಟಕಾಲದಲ್ಲಿ ನೆರವಾಗುತ್ತದೆ 
(ರೂಢಿ). (4 ತುರ್ಕಿ, ಕೋತಲ್‌ ; ಹಿಂ. ಮರಾ, ಕೋತಲ] 


ಕೋತಳಿ 


ಕೋತೆಳಿ (ನಾ). ಒಂದು ತೂಕ; ಆರು ಮಣ: ಬಂಗಾಲಿ ಅಕ್ಕಿ - 
ಮುಂಬಯಿ ೬ ಮಣದ ಕೋತಳಿ (ಮುಂಬವ್ಯಾ. ೧೬೬). 
[4 ಮರಾ. ಕೋಥಳೀ) 
ಕೋತಿ (ನಾ). ೧. ಕೋಡಗ; ಮಂಗ; ಕಪಿ: ಕೋತಿಯಂತೇಡಿಸು 
ತ್ರಿನಿಸುಂ ಹೇಸದೆ ಲಣ್ಜೆಯಿಲ್ಲದನಿಬರ್‌ ತಾಂ ಮಾನ್ಮನೆಂದೆನ್ನದಾ 
ಮನುಜಂ ಸದ್ಗತಿ ಕಾಣನೈ (ಸೋಮೇಶ. ೫೦); ಕೋತಿವೊಲ್‌ ಕುಣಿಸಿ 
ನಿಟ್ಟಿ ಸುತೆ (ಪಮೋಹತ. ೨೯-೧೬) ; ಕೋತಿ ಬುತ್ತಿ ತಿಂದು ಮೇಕೆ ಮೂತಿಗೆ 
ಬಳಿದ ಹಾಗೆ (ಗಾದೆ). ೨. (ಆಲಂ) ಅಂದಗೇಡಿ; ಕುರೂಪಿ; 
ಆ ಕೋತಿಗೆ ಯಾವನು ಹೆಣ್ಣುಕೆಸಿಟ್ಟಾನು? (ರೂಢ). 
(ಡೇ. ॥ ತಮಿ. ಕೋನ್ಲಿ; ಕುರಜ್ಗು; ಮಲ. ಕುರಜ್ಜು ; ತುಳು. 
ಕೋತಿ; ತೆಲು. ಕೋತಿ, ಕ್ರೋತಿ; ಕೋಲಾ. ಕೊತ] 
ಕೋತಿಕುಲಾಧಿಪ (ನಾ). ಕಪಿಗಳ ವಂಶಕ್ಕೆ ಒಡೆಯ ; ವಾನರ 
ರಾಜ: ಯಾತಕೆ ಮಲಗಿದೆ ಧರೆಯೊಳು ಕೋತಿಕುಲಾಧಿಪನೇಳೈ 
(ವಾಲಿಕಾ. ೫೧). [ಕೋತಿ * ಕುಲ + ಅಧಿಪ] 
ಕೋತಿಬುದ್ಧಿ (ನಾ). ಮಂಗಬುದ್ಧಿ ; ವಿವೇಚನೆಯಿಲ್ಲದ ಮತಿ: 
ಮಾತೇನು ನಮ್ಮ ಭೆಂಡಾರವ ಕೆಡಿಸಿದೆ ಕೋತಿಬುದ್ಧಿಯವ ನೀನೆ 
(ಬಿಜ್ಜರಾ. ೩-೩೫). [ಕೋತಿ * ಬುದ್ಧಿ] 
ಕೋತಿಮರಿ (ನಾ). ಕಹಿಯ ಶಿಶು; ಮರಿ ಕೋತಿ: ನೇಯಿಗೆಯ 
ವನಿಗ್ಮಾಕೆ ಕೋತಿಮರಿ (ಗಾದ). (ಕೋತಿ ಮರಿ (ಆ ಮಜ) 
ಕೋತಿಮುಸುಡು (ನಾ). ಕೋತಿಯ ಮುಖ; ಕಪಿಮುಖ: 
ಕೊತ್ತಿಗಣ್ಣಳ ಕೋತಿಮುಸುಡಿನ ಡಪ್ಪಡೆನೆತ್ತು ನಡೆವ ಹೆಜ್ಜೆಯಿಂದ 
(ನೇವಿ:ಸಂ. ೭-೧೦೪). [ಕೋತಿ + ಮುಸುಡು] 
ಕೋತಿವಡೆ (ನಾ). ಕಪಿಗಳ ಪಡೆ; ಮಂಗಗಳ ಸೇನೆ: ಎಡಬಲಗಡೆ 
ಗಳೊಳ್‌ ಆಳ್ವದೆ ಕೋತಿವಡೆಗಳಸಿಟ್ಟು (ಅದ್ಭುತ. ೪೫). 
[ಕೋತಿ * ಪಡೆ] 
ಕೋತಿಸುಬುತ್ತಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
ಸಣ್ಣ ಪುರುಳೇಹುಲ್ಲು, ಪತ್ರಿಕೆ ಹುಲ್ಲು, ಕೋತಿಸುಬುತ್ತಿ ಹುಲ್ಲು (ಮೈಔಗಿ. 
೩೪-೬೬೦). [ಕೋತಿಸುಬುತ್ತಿ? + ಹುಲ್ಲು (ಆ ಫುಲ್‌)] 
ಕೋತು (ನಾ). ೧. ಉಳುಮೆಮಾಡುವುದು; ಒಕ್ಕಲುತನ; 
ಬೇಸಾಯ: (ಕಿ). ೨. ಜಮಾನು ಅಥವಾ ಮನಕೆ ಮುಂತಾದು 
ವನ್ನು ಗುತ್ತಿಗೆ ಅಥವಾ ಬಾಡಿಗೆಗೆ ತೆಗೆದುಕೊಳ್ಳುವುದು ಅಥವಾ 
ಕೊಡುವುದು: (8). ೩. ಒಪ್ಪಂದ ಮಾಡಿಕೊಳ್ಳುವುದು ; ಕರಾರು 
ಮಾಡಿಕೊಳ್ಳುವುದು : (ಕಿ). [?) 
ಕೋತ್ತು "ಕುವತ್ತು' ನೋ. 
ಕೋದಂಟಿ "ಕೊದಂಟ' ನೋ. 


೨.೨೩೭ 


5 


25 


95 


ಕೋದಂಡ, (ನಾ). ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಲು ಬಳಸುತ್ತಿದ್ದ |. 


ಹಗ್ಗ ಮತ್ತು ಅಂತಹ ಶಿಕ್ಷೆ; ತೊಗುದಂಡಿಗೆ (ಉಕ); “ಒಂದು 
ಹಗ್ಗಕ್ಕೆ ಕೈಬಿಗಿದು ತೂಗುವಂತೆ ಮಾಡುವ ಶಿಕ್ಷೆ” (ಸಿರಿಕೋ. 
೫೪೨): ಮೇಸ್ಟ್ರು ಕೊಡುತ್ತಿದ್ದ ಮೆಣಸಿನಕಾಯಿ ಘಾಟು, ಕೋದಂಡ 
ಮುಂತಾದ ಶಿಕ್ಷೆಗಳನ್ನು ತಡೆಯಲಾರದೆ ಗೌಡರು ಅರ್ಜಿ ಕೊಂಬಲ್ಲನ 
ಕೈಯಲ್ಲಿ ಬರೆಸಿಕೊಂಡು ಹೋಗುತ್ತಿದ್ದರು (ನನ್ನೂರು. ೨೦೫). 
ಕೋದಂಡಕ್ಕೇರಿಸುಕೋದಂಡ ಶಿಕ್ಷೆಗೆ ಗುರಿಪಡಿಸು: “ಕೋದಂಡ 
ಕ್ಕೇರಿಸುವುದು :—ಇದರೆಲ್ಲಿ ಮಾಳಿಗೆಯ ತೊಲೆಗೆ ಕಟ್ಟದ್ದ ಸರಪಳಿಗೋ 
ಹಗ್ಗಳ್ಕೋತಪ್ಪುಮಾಡಿದಹುಡುಗನನ್ನುಎತ್ತಿಹಿಡಿದು ಆಸರಪಳಿಯನ್ನೋ 


40 


ಹಗ್ಗವನ್ನೋ ಎರಡು ಕೈಗಳಿಂದಲೂ ಭದ್ರವಾಗಿ ಹಿಡಿದುಕೊಳ್ಳುವಂತೆ 45 


ಅವನಿಗೆ ಹೇಳಿ ನೇತಾಡುವಂತೆ ಅವನನ್ನು ಬಿಡುವುದು (ಗುಣಸಾ..- ೪). | 


ಕೋದ್ರೆವ 


ಕೋದಂಡಕ್ಕೆ ಜಾಕು - ಕೋದಂಡಕ್ಕೇರಿಸು : ಹುಡುಗರನ್ನು ಕುರ್ಚಿ 
ಕೂಡಿಸುವುದು. ಕೋದಂಡಕ್ಕೆ ಹಾಕುವುದು, ಕೈಯನ್ನು ಮುಷ್ಟಿಮಾಡಿಸಿ, 
ಕಲ್ಲುಹಲಗೆಯಿಂದ ಹೊಡೆ ಯುವುದು (ನಾಡಿಗೇ. ೧೦೪). 
[ದೇ. ॥ ತಮಿ. ಮಲ. ಕೋದಾಣ್ಮ ; ತೆಲು. ಕೋದಾಂಡ] 
ಕೋದಂಡ (ನಾ). ಬಿಲ್ಲು; ಧನುಸ್ಸು: “ ಅಸ್ತ್ರಂ, ಧನುಃ, ಇಷ್ವಾಸಃ, 
ಕೋದಂಡಃ ,.. ದ್ರುಣಾ- ಈ ೯ ಬಿಲ್ಲು'* (ಹಲಾಯು. ೭೬-೩೧೦) ; 
“ದ್ರುಣಂ ಕಾರ್ಮುಕಂ ಕೋದಂಡಂ . . . ಚಾಪಮೆನಲು ಬಿಲ್ಲಿಂಗೆ 
ನಾಮಂ” '(ಮಂಗರಾ, ೮೭-೩೨); ಕೋದಂಡಮಂ ಸೆಳೆದು... 
ಮೃತ್ಮುದೇವತೆಗೆ ಬಿದ್ದನಿಕ್ಕುವೆನೆಂದು ವಲ್ಲಭಂ ನುಡಿಯೆ (ಹಚಕಾ.೬-೨೮); 
ಅಲಘುಸಾಹಸಿ ರಾಮ ಕೋದಂಡವನು ತುಡುಕಿದನು (ಕೌಶಿರಾ. 
೧೯-೨೬) ; ಸೋದರನ ಕೋದಂಡದಿಂ ಸಿಡಿಲೆಳ್ಚ`ಸಿಂಜಿನಿಯ ಕಂಕಾರವುಂ 
ನಿಲಿಸಿ ಸನ್ನೆಗೈಯಿಂದೆ (ಶ್ರೀರಾಮಾ. ೧೫೭-೧೩೦). [ಸಂ.7 
ಕೋದಂಡಕಾಂಡ (ನಾ). ಬಿಲ್ಲಿನ ದೆಂಡ, ಕೋಲು: ಬಲಿಕ 
ಮಪರಾಜಿತಂ ಕೋದಂಡಕಾಂಡಮಂ ಕೊಳೆ (ಶಾಂತಿಪು. ೪-೩೪ ವ). 
[ಕೋದಂಡ್ಕೆ + ಕಾಂಡ] 
ಕೋದಂಡಚತುರ್ಭುಜ (ನಾ). ಒಂದು ಬಿರುದು: ಕೀರ್ತಿ 
ವಿದ್ಮಾಧರಂ ಕೋದಣ್ಣ ಚತುರ್ಭುಜಂ ರಾಜೇನ್ಹ)ಚೋಟ ಮದಭಂಜನಂ 
(ಸೌಇಇ. XX, ೨೧-೯; 1019). [ಕೋಡದಂಡ್ಕ * ಚತುರ್ಭುಜ] 
ಕೋದಂಡಪಂಡಿತ (ನಾ). ಬಿಲ್ಲುವಿದ್ಯೆಯನ್ನು ಚೆನ್ನಾಗಿ 
ತಿಳಿದವನು; ಧನುರ್ವಿದ್ಯಾಕೋವಿದ : ` ಸಾರತರ ಕೋದಂಡ 
ಪಂಡಿತರಾರಯಿಕೆಯಲಿ ತಣುಬಿ ನಿಂದರು (ಕುವ್ಯಾಕ. ೨೧-೨೬). 
[ಕೋದಂಡ್ಯ + ಪಂಡಿತ) 
ಕೋದಂಡಪಾರ್ಟ (ನಾ). ಬಿಲ್ಲುಗಾರಿಕೆಯಲ್ಲಿ ಅರ್ಜುನನಿಗೆ 
ಸಮಾನನಾದವನು; ಒಂದು ಬಿರುದು: ವೀರವೃಕೋದರಂ 
ಕೋದಣ್ಣ ಪಾರ್ತ್ವ್ಯಂ' ಸಇಜನ್ಮತೀರ್ತ್ಸಂ (ಸೌಇಸಿ. XX, ೪೭-೯; 1074). 
[ಕೋದಂಡ್ಯ * ಪಾರ್ಥ] 
ಕೋದಂಡರುದ್ರ (ನಾ). ಬಿಲ್ಲುಗಾರಿಕೆಯಲ್ಲಿ ಶಿವನಿಗೆ ಸಮಾನ 
ನಾದವನು : ಕಡಗಿದರೆ ಕೋದಂಡರುದ್ರನ ತೊಡಕಿ ಬದುಕುವರಾರು 
(ಕುವ್ಮಾದ್ರೋ. ೧-೫೬). [ಕೋದಂಡ್ಕ + ರುದ್ರ] 
ಕೋದಂಡನಿದ್ಯಾಧರ (ನಾ). ಆ ಕೋದಂಡಪಂಡಿತ: ಶ್ರೀ ವೀರ 
ನಾರಾಯಣಂ ವಿಸ್ತಾಕೋಜ್ಚ್ವಳಕೀರ್ತ್ರಿಸೌರ್ಯನಿಳಯಂ ಕೋದಣ್ಣ 
ವಿದ್ಯಾಧರಂ (ಎಕ. ೪111, "ನಗರ. ೪೮-೪; ಸು. 1060). 
[ಕೋದಂಡ + ವಿದ್ಯಾಧರ] 
ಕೋದಂಡಾಗಮ (ನಾ). ಬಿಲ್ವಿದ್ಯೆ; ಧನುರ್ವಿದ್ಯೆ : ಪೂತು 
ಕಾರ್ಮುಕಯೊ ಗಸಿ ದೃನೆ ಮರುುರೆ ಕೋದಂಡಾಗಮ ಶ್ರಿಪುರಾರಿ 
ಯೆಂದುದು ವಂದಿಸಂದೋಹ (ಕುವ್ಕಾಅ. ೧೫-೨೯). 
[ಕೋದಂಡ್ಯ + ಆಗಮ] 
ಕೋದಂಡಿ (ನಾ). ಬಿಲ್ಲಾರ; ಧನುರ್ಧರೆ: ಭೂರಿಕೋದಂಡಿಗಳಿಂ 
* « « ದಳಂ ಮಂಡಿತಮಂಡಲಾಧಿಪವಿಶಿಷ್ಟರಿನೊಪ್ಪಿತು ರಾಜರಾಜನಾ 
(ಹಮ್ಮಾರ. ೩-.೧೧). [ಸಂ. ಕೋದಂಡಿನ್‌] 
ಕೋದಾಳೆ (ನಾ). ಎತ್ತರವಾಗಿ ಬೆಳೆಯುವ ಒಂದು ಬಗೆಯ ಮರ: 
ಕೋದಾಳೆ (ಸಾತ್ತೀಣ)-ಬಹುಯೆತ್ತರ ನೆಟ್ಟಗೆ ಮೇಲಕ್ಕೆ ಬೆಳೆಯುವುದು 
(ಕಛಾಗೆ. ೩೮). [ಕೋ? + ತಾಳಿ] 
ಕೋದ್ರವ (ನಾ). ಒಂದು ಬಗೆಯ ಹುಲ್ಲುಧಾನ್ಯ; ಹಾರೆಕ; 
ಬರಗು: “ಉನ್ಮಾಳಮಾ ಕೋದ್ರೆವಂ ಹಾರಕಂ * (ಮಂಗರಾ.೧೧೦-೪); 
ಯಾವನಾಳ ಕಂಗು ಕೋದ್ರವಾದಿ ಸರ್ವಾಸಧಿಗಳುಂ(ಆದಿಪು.6-೬೧ ವ); 


ಕೋಸ 


ಕೋದ್ರವಾಹಾರಮಂ ಸರಾದ ಪಾತ್ರದೊಳಿ ಕ್ಸಿ ಕುಡೆ(ಚಾವುಂಪ. 
೪೦೩-೨೬); ಕೋದ್ರವ (ಹಾರಕ) ...ರಕ್ತ ಪಿತ್ತವನ್ನು ನಾಶಮಾಡುವುದು 
(ಅಸ್ಟ್ರಾಂಗ. ೧೧೪). [ಸಂ,1 
ಕೋನ "ಕೋಣ್‌' ನೋ. 
ಕೋನನಿಮಿಷ (ನಾ). ಒಂದು ಡಿಗ್ರಿಯ ಅರವತ್ತನೆಯ ಒಂದು 
ಭಾಗ (7); ಏಕೆಂದರೆ ೧ ಡಿಗ್ರಿಗೆ ೬೦ ಕೋನನಿಮಿನಗಳು 
(ನಕ್ಷತ್ರ. ೩೮). [ಕೋನ (ಲ೯ಕೋಣ್‌) + ನಿಮಿಸ] 
ಕೋನಬ್ಬ (ನಾ). ಒಂಡು ಪಂಗಡದ ಹೆಸರು: ಸಾಕ್ಷಿ ಕೂಡಲೂರ್‌ 
ಪೊಜ್ಜುಲರು ಎಲ್ಮಡಿಯರು ಬದಿರಿಯರುವತ್‌ ಮದುಗರು ವರ” 
ಕೋನಬ್ಬರುಮ ಸಾಕ್ಷಿ (ಮೈ ಆರಿ. ೧೯೧೬, ೩೭-೧೦ ; 726). 
[ಕೋನ (ಆ ಕೋಣ್‌) * ಅಬ್ಬ] 
ಕೋನಮಾನ (ನಾ). [ಗಣಿತ] “ಕೋನಾಂಶ (ಸಮಕೋನದ 
ನೆನೆಯ ಭಾಗ); ವರ್ತುಲ ರೇಖಾಖಂಡದ ಮಾನ (ವೃತ್ತ 
ಪರಿಧಿಯ 328ನೆಯ ಭಾಗ) ೫ (Degree. ಇಂಕನಿ). 
[ಕೋನ (೮ ಕೋಣ್‌) + ಮಾನ] 
ಕೋನಶಿಲೆ (ನಾ). ಅಸ್ಮಿಭಾರದ ಶಿಲೆ; ಅಡಿಗಲ್ಲು: ನಿನ್ನ ಧರ್ಮಾ 
ಸನವದಾವ ಧೈರ್ಯ ಕೋನಶಿಲೆಯದನಾಗಿಸಲಿ ನನ್ನ ಬಾಳು 
(ಚಿಂತನ. ೬೬); ಆಂಧೇರಿಯ ಶಾಲೆಯ ಕೋನಶಿಲೆಯನ್ನು ಸ್ಥಾಪಿಸಲು 
ಶ್ರೀ ನೆಹರೂರನ್ನು ಕರೆಯುವುದೆಂದಾಯಿತು (ಥೇಮ್ಸ್‌ ಗಂ. ೧೩೨). 
[ಕೋನ (೮ ಕೋಣ) + ಶಿಲೆ] 
ಕೋನಾಂತರ (ನಾ). ಕೋನಗಳ ಅಂತರ, ದೂರ: ಒಂದೊಂದು 
ಭಾಗವೂ ಒಂದು ಡಿಗ್ರಿಯ ಕೋನಾಂತರವನ್ನು, ಸೂಚಿಸುತ್ತದೆ 
(ನಕ್ಷತ್ರ- ೧೫). [ಕೋನ (ಅ ಕೋಣ್‌) + ಅಂತರ] 
ಕೋನಾಂಶ (ನಾ). - ಕೋನಮಾನ. 
[ಕೋನ(€£ ಕೋಣ್‌) + ಅಂಶ] 
ಕೋನಾಶಿ (ನಾ). ಒಂದು ಬಗೆಯ ಕ್ಷುದ್ರ ದೇವತೆ: ಚೌದರಿಗಳು:- 
ಇವರು ಕುಂಬಳ ಪೈಕ... ಕೋನಾಶಿ , . . ದೇವತೆಗಳಿಗೆ ನಡ 
ಕೊಳ್ಳುತ್ತಾರೆ (ಕಭಾಗೆ. ೧೮೧). [?] 
ಕೋನಿ "ಕೋಣ್‌' ನೋ. 
ಕೋನುಗೋಳು (ನಾ). [ಸಂಗೀತ] ತಾಳಕ್ಕೆ ಅನುಗುಣವಾಗಿ 
ಜತಿ ಅಥವಾ ಸ್ವರ ಭಾರದಿಂದ ಕೂಡಿದ ವರ್ಣಗಳನ್ನು ಹೇಳುವ 
ಒಂದು ವಿಧವಾದ ಕಲೆ: ಅವರ ಕೋನುಗೋಳ ಕಚೇರಿಗಳಲ್ಲಿ 
ಬರುತ್ತಿದ್ದ ದಿಗ್ಭ್ರಮೆ ಹಿಡಿಸುವಂತಹ ಪ್ರಸಾರಗಳನ್ನೆಲ್ಲ ಸುಲಭವಾಗಿ 
ಅನಾಯಾಸವಾಗಿ ಅಪ್ಪಾ ಅನರು ಮೃದಂಗದಲ್ಲಿ ನುಡಿಸುತ್ತಿದ್ದರು 
(ಸಂಗೀತ. ೧೧೩). "ಕೊನೆಗೋಲು' ಪರಾ. 
[+ ತಮಿ. ಕೋನುಗೋಲ್‌?] 
ಕೋನೇರಿ, ಕೋನೇರು (ನಾ). ೧. ನಾಲ್ಕು ಕಡೆಯೂ ಮೆಟ್ಟಲಿರುವ 


೨.೨೬೮ 


ಕೋಪನ 


ಕೋಪ (ನಾ). ೧. ಸಿಟ್ಟು; ಮುನಿಸು; ರೋಷ: *ಕೋಪಃ, 
ಕ್ರೋಧಃ, ಅಮರ್ಷಃ, ರೋಷಃ, ಪ್ರತಿಘಃ - ಈ ೫ ಮುನಿಸು” 
(ಹಲಾಯು. ೫೯-೨೦೭); “ಮುನಿಸು ಸೆಣಸೊರಸೊರಸು ಕಾಯ್ದು 
ಕೋಪಂ ಮುಳಿಸು ಕಿನಿಸು ಕಿಸುಗಣ್ಣೆನೆ ಕನಲೈ ಪೆಸರಕ್ಕುಂ ? 
(ಕಬ್ಬಿ ಕೈ. 9೨); ಕಣ್ಣನೀರ್ಗಳ ಪೊನಲಿಂದೆ ಕರ್ಚಿ ಕಳೆದಂತಿರೆ 
ಪೋದುದು ಕೋಪಮೋಪನಾ (ಆದ್ದಿಪು. ೧೨-೧೩); ಮನದಲ್ಲಿ ಕೋಸವ 
ತಾಳದೆ ಸಮಾಧಾನಿಯಾಗಿರಬೇಕು (ಮಹಾದೇ.-೧೩೪) ; ಕೋಪ ತನ್ನನು 
ಸುಡುವುದು (ಅಮೃತ. ೨-೬೫); ರಾಯರಿಗೆ ಕೋಪ ಎನ್ನುವುದೇ 
ತಿಳಿಯದು (ರಾಯಕ. ೯೯); ಕೋಪ ಬಂದಾಗ ನೂರೊಂದೆಣಿಸು 
(ಗಾದೆ). ೨. [ಕಾವ್ಯಮಾ] ಸ್ಥಾಯಾಾ ಭಾವಗಳಲ್ಲಿ ಒಂದು : ಬಳಿಕ 
ರತಿ ಹಾಸ ಶೋಕ ಕೋಪ ಉತ್ಸಾಹ ಭಯ ಜುಗುಪ್ಸೆ ವಿಸ್ಮಯಂ 
ಶಮವೆಂಬ ಕ್ರಮದಿಂ ಶೃಂಗಾರಾದಿ ನವರಸಂಗಳಿಗೆ ಬೀಜ ಭೂತಂಗಳಾದ 
ಸ್ಥಾಯಿಭಾವಂಗಳು (ವಿವೇಕ. ೨೨೭). [ಸಂ.) 
ಕೋಪಂಗಾ (ಕ್ರಿ). ಕೋಪವನ್ನು ತಡೆಹಿಡಿದುಕೊಳ್ಳು; ಸಿಟ್ಟು 
ಮಾಡದಿರು: ಕೋಪಂಗಾದು ಕಲ್ತಡಗೆಲಾರ್ಪನ ಸಮಯಮನ್‌ 
ಅಜನಿದಿರ್ನೋಟ್ಟುದು ದಾರಿಯೊಳ್ನು ಸಿದು (ಕುಆಳ್‌. ೧-೧೩-೧೦). 
[ಕೋಪ + ಕ್ಯಾಸ 
ಕೋಪಗರ್ಭ (ಗು). ಕೋಪವನ್ನು ಒಳಗೆ ಇಟ್ಟುಕೊಂಡ: ಬಾಹು 
ಬಲಿ ಕುಮಾರಂ ... ಕೋಪಗರ್ಭಸ್ಮಿತಂಬೆರಸು (ಆದಿಪು. ೧೪-೬೩ ವ). 
[ಕೋಪ + ಗರ್ಭ] 
ಕೋಪಗಾತಿ (ನಾ). ಕೋಪಗೊಳ್ಳುವ ಅಥವಾ ರೇಗುವ ಸ್ವಭಾವ 
ದವಳು; ಕೋಷಿಷ್ಠೆ: `*ಕೋಪನಾ, ಭಾಮಿನೀ - ಕೋಪವುಳ್ಳ 
ಸ್ತ್ರೀಯರ ಹೆಸರುಗಳು, ಕೋಪಗಾತಿ (ಸಿದ್ಧಾಂತಿ. ೧೪೬). 
[ಕೋಪ + -ಕಾತ್ಮಿ] 


2 | ಕೋಪಗಾರ (ನಾ). ಕೋಪಗೊಳ್ಳುವ ಅಥವಾ ರೇಗುವ ಸ್ವಭಾವ 


ದವನು; ಕೋನಿಷ್ಯ: ಅವನು ದುರ್ವಾಸನಂತೆ ಭಲೇ ಕೋಪಗಾರ 
(ರೂಢಿ). [ಕೋಪ *-ಗಾರ್ಕ ( ೮ -ಕಾಜ)]. 


| ಕೋಪಗೃಹ (ನಾ). (ರಾಣಿವಾಸದಲ್ಲಿ) ಕೋಪಗೊಂಡವರು ತಮ್ಮ 


ಸಿಟ್ಟನ್ನು ಸೂಚಿಸಲು ಮೌನವಾಗಿ ಮಲಗಿಕೊಳ್ಳುತ್ತಿದ್ದ ಗೃಹ, 
—ಕೋಣೆ: ಬೆಳಗಾಗುತ್ತಲೆ ಸರ್ವಸ್ವದ ಘಾತವಾಗುವುದರಿಂದ ಈ 
ದಿನ ರಾತ್ರಿಯಲ್ಲಿಯೇ ನೀವು ಕೋಪಗೃಹವನ್ನು » «« ಪ್ರವೇಶಿಸಿ 
ಕಾರ್ಯವನ್ನು ಸಾಧಿಸಿಕೊಳ್ಳತಕ್ಕದ್ದು (ತುಳಸಿ, ೧೧೧). 
(ಕೋಪ 4 ಗೃಹ] 
ಕೋಪಜ (ಗು). ಕೋಪದಿಂದ ಹುಟ್ಟಿದ ಉಂಟಾದ. [ಸಂ.] 


35| ಕೋಪದಾಳು (ಕ್ರಿ). ಕೋಪವನ್ನು ಹೊಂದು; ಸಿಟ್ಟುಗೊಳ್ಳು: 


ಕಿಂಕರವೃಕ್ತಿಯಿಂದೆ ಬಿನೈೆಸಲಾ ಖಳರಾಯ ಕೇಳಿಯಶಿಕೋಪದಾಳಿ 
(ನವನೋ. ೧೨-೬೦). [ಕೋಪ + ತಾಳು, (೮ ತಾಳ್ಕ್‌)) 


ಕೆರೆ ಅಥವಾ ಕೊಳ; ಕಲ್ಯಾಣಿ: (ಕ). ೨. ಒಂದು ತೀರ್ಥ | | ಕೋಪನ (ಗು). ೧. ಕೋಪಮಾಡುವ; ಸಿಟ್ಟಿನ ಸ್ವಭಾವದ: 


ಕ್ಷೇತ್ರ: ಅಂಗಜನಯ್ಯ ಕೋನೇರಿ ತಿಮ್ಮ ರಂಗಬಾರೋ 
(ವಾದಿಕೀ. ೧-೭೫-೧). ಕೋನೇರು : (9). 
[ಕೋನ (೮ ಕೋಣ್‌) ಏರಿ] 
ಳೋನೇರು "ಕೋನೇರಿ? ನೋ. | 
ಕೋನೇಜಂಲ್‌ (ನಾ). ಒಂದು ಗ್ರಾಮದ ಹೆಸರು: ತಗರೆನಾಡ 
ಕೋನೇಜಕಿಲಂ ಬಲ್ಲಾಳದೇವಂ 'ಸರ್ವ್ವನಮಸ್ಕಂ ಧಾರಾಪೂರ್ವ್ವಕಂ | 
ಬಿಟ್ಟ (ಮೈಆರಿ. ೧೯೩೪, ೧-೪೨ ; 1174). 
[ಕೋನ (ಐಲ ಕೋಣ್‌) + ಏಜೀಲ್‌?) 


40 


ಟಿ 


| | 


ಕೋಪನ ಪ್ರಶಿಸಕ್ಷಕುಲನಿರ್ವಾಪಣೈಕ ಸಮರ್ಥ ಎನುತಭಿರೂಪನನು 
ಹೊಗಳಿದರು ವಂದಿಗಳು (ಕುವ್ಯಾಗ. ೭-೨೯). ತಿ. ರೇಗಿಸುವ; 
ಸಿಟ್ಟಿನ್ನುಂಟುಮಾಡುವ. &. ಉದ್ರೇಕಗೊಳಿಸುವ; ಕೆರಳಿಸುವ. 
"ಸಿತ್ತಕೋಪನ' ಪರಾ. ೪. (ನಾ). ಸಿಟ್ಟಿನಿಂದ ಕೂಡಿದವನು; 
ಕೋಪಿಷ್ಠ : 4ಕೋಪನಃ, ಕ್ರೋಧನಃ, ಕ್ರೋಧೀ, ರೋಸಣಃ, ಅಮ 
ರ್ನಣಃ- ಈ ೫ ಮುನಿವವಂ3 (ಹಲಾಯು. ೫೯-೨೦೬) ; ಭೌಮಗೇ 
ಹಾಂಶಮಾ ಕ್ರಮದೊಳ್‌ ಕೂಡಿರೆ ಕಾಂತೆಗಾದ ಪುರುಷಂ ಸ್ತ್ರೀರೋಲುಪಂ 
ಕೋಪನಂ (ಜಾತತಿ. ೨೨-೧೭). [ಸಂ.) 


ಕೋಪನಾಳಿ 


ಕೋಪನಾಳಿ (ನಾ). ಕೋಪಗಾತಿಯರ ಗುಂಪು, ಸಮೂಹ: 
ರೂಪಯೌವನ ವಿಭ್ರಮಾದಿ ಗುಣಂಗಳೆಲ್ಲಂ ... ವೈಪರೀತ್ಮಮದಾಗಿ 
ಭಿನ್ನ ಮನೆಯ್ದ ಲಂತದು ಲೋಕದೊಳ್‌ ಕೋಪನಾಳಿಗೆ ವೈಕೃತಂಗಳಿನಿಕ್ಕು 
ಮುಂಬುಜಲೋಚನೇ (ಅನುಮು. ೬೭). 
(ಸಂ. (ಕೋಪನಾ * ಆಳಿ, (ಎ ಆಲ್ಮೀ)) 
ಕೋಪನಿರ್ಭರ (ನಾ). ಕೋಪದ ಅತಿಶಯ; ಸಿಟ್ಟಿನ ಹೆಚ್ಚಳ: 
ಅ ಬೆಚ್ಚನೆ ಪಾಯ್ವ ಸುಯ್ಗ್ಸಳೊದವಾ ಕಣ್ಣೀರ್ಗಳಾ ಕೋಪನಿರ್ಭರವಾ 
ಕೆತ್ತುವ ಪಲ್ಲವಾಧರಮುದೇಂ ಮಚ್ಚಿತ್ತದೊಳ್ಲಿಂದುದೋ (ರಾಜಕೇ. 
೧೧-೧೩೨). [ಕೋಪ + ನಿರ್ಭರ] 
ಕೋಪಸಾಟಳ (ಗು). ಕೋಪದಿಂದ ಕೆಂಪಾದ; ಸಿಟ್ಟಿನಿಂದ 
ಕೆಂಪಾದ: ಅಧಿಕ ಕೋಪಪಾಟಳ ಪರುಷೇಕ್ಷಣರೆನಿಸಿ ದೃಷ್ಟಿಯುದ್ಧಂ 
ಗೆಯ್ದರ್‌ (ಗದಾಯು, ೪-೨). [ಕೋಪ ಪಾಟಳ (- ಪಾಟಲ)) . 
ಕೋಪರಸೆ (ನಾ). ರೌದ್ರರಸ: ಪೆರ್ಚಿದ ಶೋಕರೆಸಮಂ ಕೋಪರಸದ 
ಮೇಲಿಕ್ಕಿ (ಪಂನಭಾ. ೧೩-೬೧ ವ). [ಕೋಪ + ರಸ] 
ಕೋಪವಂತ (ನಾ). ಕೋಪವುಳ್ಳವನು; ಸಿಡುಕ: ಕೋಪವಂತನೂ 
ಆತುರಸ್ವಭಾವದವನೂ ಆದ ಆ ವೃದ್ಧನು (ಕವಿಕ. ೨೪). 
[ಕೋಪ + -ವಂತ] 
ಕೋಪವದನ (ನಾ). ೧. ಕೋಪದ ಮುಖ; ಸಿಟ್ಟಿನಿಂದ ಕೂಡಿದ 
ಮುಖ. ೨. ಕೋಪದ ಮುಖವುಳ್ಳವನು ; ಸಿಟ್ಟನ್ನು ತೋರಿಸುವ 
ಮುಖವುಳ್ಳವನು : ಏನು ಮಾಡುವುದೆಂದು ತಿಳಿಯದೆ ಅವನದನ್ನು 
ಮಡಿಸುತ್ತ ಮುದುರುತ್ತ ಕೋಪವದನನಾಗಿ ನಿಂತಿದ್ದನು (ಪುನರು. ೨೩೭). 
[ಕೋಪ + ವದನ) 
ಕೋಪನಿಕಾರ (ನಾ). ಕೋಪದ ವಿಕಾರ; ಕೋಪೋದ್ರೀಕ: 
ಒರೆನೆನಿನ್ನೂ ಕೋಪವಿಕಾರಮಂ ಕಿಸುರದೆಂದು (ಕಬ್ಬಕ್ಕೆ. ೫೧). 
(ಕೋಪ + ವಿಕಾರ) 
ಕೋಪಸ್ತಂಭ (ನಾ). ಕೋಪ ಶಮನ; ಸಿಟ್ಟನ್ನು ಇಳಿಸುವಿಕೆ: 
ಧರಣಿಸುರರಲಿ ಸುಪ್ರಧಾನರುನೆರಸಿ ಬಂದಗ್ನಿಯ ಪದತ್ರಯಕೆಜಗಿ 
ಕೋಪಸ್ತಂಭವನು ಮಾಡಿದರು ದೈನ್ಯದಲಿ (ಕುವ್ಕಾಸ, ೫-೧೫). 
[ಕೋಪ + ಸ್ತಂಭ) 
ಕೋಪಸ್ಫುರಣ (ನಾ). - ಕೋಪೋದ್ರೇಕ : ಕುರುಕುಲಾನ್ವಯಜನನಿ 
ಕೋಪಸ್ಸುರಣದಲಿ ಶವಿಸೆನಗೆ (ಕುವ್ಯಾಗ. ೧೧-೬೪). [ಕೋಪ - ಸ್ಫುರಣ] 
ಕೋಪಾಗಾರ (ನಾ). ಆ ಕೋಪಗೃಹ: ಆ ಸುಭಗರೂಪೆ 
ಕೋಪಾಗಾರಮಂ ಪೊಕ್ಳಿರ್ದುದಂ ಕಂಡು ತತ್ಸಮಾಪಕ್ಕೆ ಬರಲಂಜಿ 
(ಜಗವಿ. ೧೨-೮೦ ವ); ತೊಡವುಗಳನೆಲ್ಲವುಂ ಪರಿದಿ ಟ್ಟುಕಚ್ಚರದ 
ಉಡಿಗೆಯನ್ನುಟ್ಟು . . . ಕೋಪಾಗಾರಮಂ 
(ವೆಂಉರಾ. ೨-೫-೨೯). [ಕೋಪ + ಆಗಾರ) | 
ಕೋಪಾಟೋಪ (ನಾ). ಕೋಪದ ಆಡಂಬರ; ಸಿಟ್ಟಿನ ಹೆಚ್ಚಳ; 
ಕೌದ್ರಾವೇಶ: ನಳಿನಸಖನಂಜಿದನು ಕೋಪಾಟೋಪಕಭ್ರದಲಿ 
(ಕುವ್ಯಾಭೀ. ೪-೮೫) ; ಪಟು ಕೋಪಾಟೋಪ ಬದ್ಧಭ್ರುಕುಟ ವಿಚಲಿತ 
ಶ್ಮಶ್ರು (ರಾಜಶೇ. ೬-೮೯). [ಕೋಪ + ಆಟೋಪ] 
ಕೋಪಾರಕ್ಷ (ಗು). ಕೋಪದಿಂದ ಕೆಂಪಾದ; ಕಡುಗೆಂಪಾದ : 
ಕೋಪಾರಕ್ತಸೇತ್ರಂ ನಿಜಭುಜಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ | 
(ಗದಾಯು. ೭-೩೦). [ಕೋಪ + ಆರಕ್ತ] 
ಕೋಪಾರುಣ (ಗು). - ಕೋಪಾರಕ್ತ : ನಿರ್ಜಿತ ಕಂಠೀರವರವಮಂ 
ನಿರಸ್ತಘನರವಮಂ ಕೋಪಾರುಣನೇತ್ರಂ ಕೇಳ್ದಾ ನೀರೊಳಗಿರ್ದುಂ 
ಬೆಮರ್ತನುರಗಪತಾಕಂ (ಗದಾಯು. ೬-3೨). [ಕೋಪ + ಅರುಣ] | 


KC Ua 


ತಡೆಯದೊಳಪೊಳ್ಳು 35 


ಕೋಪ 


ಕೋಸಪಾಲೋಕಿ (ನಾ). ಕೋಪದಿಂದ ಕೂಡಿದ ನೋಟವುಳ್ಳವನು; 
ಕೋಷದೃಸ್ಟಿಯುಳ್ಳವನು: ಅಖಿಳ ಲೋಕದ ಜನಾವಳಿ ಮೊಜಕೆ 
ಯಿಡುತ್ತಿರಲು ಸಕಲಗಣ ದೇವತತಿ ಸಹಿತ ದಂಡೆತ್ತಿ ಪೋದಂ ವರಸಿನಾಕಿ 
ಕೋಪಾಲೋಕಿ ನೇತಾಳತತಿಯನೀಕಿ (ನೀಕೈಪು. ೩-೧೮-೨೮). 

[ಸಂ. ಕೋಪಾಲೋಕಿನ್‌) 

ಕೋಪಾವಲೇಪ (ನಾ). - ಕೋಪೋದ್ರೇಕ : ಅದಂ ಕಂಡತಿಪ್ರವೃದ್ಧ 

ಕೋಪಾವಲೇಸಂ ಪೃಥ್ವೀಪಾಲಭೂಪಾಲಂ (ಚಂದ್ರಪು. ೧೦-೯೬ ವ). 
[ಕೋಪ + ಅನಲೇಪ] 

ಕೋಪಿ (ನಾ). ಕೋಪಗೊಂಡವನು; ಸಿಟ್ಟಿಗೆದ್ದವನು: 
“ಲಂಡತೀತಿ - ಸ*ನಿಸಿದಪನೆಂಬುದು; ಲಂಡಃ-ಕೋಪಿ? (ಕಾಶಕೃ. ೨೫); 
ಕೋಪಿ ಮಜ್ಜ ನಳ್ಳೇಜಕಿದರೆ ರಕ್ತದ ಧಾರೆ (ಬಸವ. ೬೫೧); ಕೋಪಿಗಣ್ಞಾನಾ 
ಯತೆಂಗುಪಜೀನಕಂಗತಿಕುಟಲನಾದಂಗೆ . ಭಕ್ತಿನಿಧೇಯನಪ್ಪನೆ 
(ಬಸಪು. ೬೧-೧೫). [ಸಂ. ಕೋಸಿನ್‌] 

ಕೋಪಿಗ (ನಾ). - ಕೋಪಿ : ಬಾಹಿರಮಾಡಬಾರದು ಕರಸೆಂದನು 
ಮಾಹಾತ್ಮ್ಮನಲ್ಲ ಕೋಪಿಗನು (ಧರಡ. ೩೫-೧೭). [ಕೋಪ - ಇಗ] 

ಕೋಪಿನಿ (ನಾ). ಕೋಸದ ಸ್ವಭಾವವುಳ್ಳವಳು; ಕೋಪಿಷ್ಯೆ : 
"ಲಂಡತೀತಿ *ನಿಸಿದಸನನೆಂಬುದು . ಲಂಡಾ - ಕೋನಸಿನಿ* 
(ಕಾಶಕೃ. ೨೫). [ಸಂ. ಕೋನಿನೀ) 

ಕೋಸಿಷ್ಕೆ (ನಾ). - ಕೋಪಿಗ. [ಸಂ.) 

20] ಕೋಪಿಷ್ಕೆ (ನಾ). ಕೋಪಿನಿ: ಅವಳ ಅತ್ತೆ ಮಹಾ ಕೋನಿಷ್ಕೆ (ರೂಢಿ). 

(ಸಂ. ಕೋಪಿಷ್ಕಾ] 

ಕೋಪಿಸು (ಕ್ರಿ). ರೇಗು; ಸಿಟ್ಟಿಗೇಳು: ಪರಮಾರ್ಥಮಪ್ಪುದಂ 
ಮಚ್ಚರಿಸದೆ ಕೋಪಿಸದೆ ದಂಗೆಗೊಳ್ಳದೆ... ಕೇಳ್ವವನೆ ಧರ್ಮದೊಳಗಂ 
ತಿಳಿಗುಂ (ಧರ್ಮಾಮೃ: ೧-೧೮೧) ; ಕಾಮಿಪ್ಪ ಕೋಮಪಿಪ್ಪ ರೋಧಭಿಸ್ಪ 
ತ್ಯಂತಂ ಗರ್ನಿಪೆನ್ನೀ ಮನಕೆ (ರಕ್ಷಾಶ. ೧೩); ಸಾರಿ ಕೈಗೊಡುವದಟರನು 
ಕಣ್ಣೋಕೆಯಲಿ ಕೋಪಿಸುತ ತನ್ನಯ ತೇರನಿಳಿದನು ಪಾರ್ಥ 
(ಕುವ್ಯಾದ್ರೋ. ಆ-೧೨). [ಕೋಪ + -ಇಸ್ಮು] 

ಕೋಪು, (ನಾ). ೧. [ನಾಟ್ಕ] ಅಭಿನಯದಿಂದ ಕೂಡಿದ್ದು; 
ಭಾವಾಭಿನಯ: *ಛತ್ತೀಸದೃಷ್ಟಿ ಚೌಸಷ್ಟಿ ಹಸ್ತಂಗಳಂ ಬಿತ್ತರಿಸು 
ವುದು ಕೋಪೆನಿಕ್ಕು? (ಮಂಗರಾ. ೨೫-೯); ರೂಪು ಚೆನ್ನಿವರ ಸಿಂಗರೆ 
ಚೆನ್ನ ಮೇಳ ಚಿನ್ನೀ ಪೆಣ್ಣಳೊಲೆದಾಡಿಕೊಂಬ ಕೋಪು ಚಿಂದುಗಳು 
ಮುಂತಾದುವು ಚಿನ್ನು ನೀನೇ ಪರಿಕಿಸಬೇಕು ರಾಯ (ಭರಡ. ೧೨-೯೮); 
ಗರುಸಿಕೆಯ ಗನುಕದಿಂ ಪಾದಚಾರಿಗಳ ಲಘು ಚರಣವಿನ್ಮಾಸದಿಂದೆಸೆವ 
ಕೋಪು ಕಳಾಸ ಕಿರುಪುಗಳ ಬೆಡಗು ಬಿನ್ನಣದೆ ನಗಜಾಧವಂ ತೋಜಕಿದಂ 
ತಾಂಡನವನು (ಚೆಬಪು. ೫೦-೫೩); ತರುಣಿಯರತಿ ಹರುಷದಲಿ ಪರಿಪರಿ 
ಕೋಪು ಕಳಾಸಿತೆಗಳ ತೋಟ ಭರದಲಿ ನಟಸಿದರಾಗ (ಕಂನವಿ. ೮-೩೨); 
೨. ಓರಣ; ಕ್ರಮ: ನಿಂದರೊಬ್ಬೊಬ್ಬರು ಸಹಸ್ರಕೆ ಒಂದು ಕೋಪಿನಲಿ 
(ಶರಲೀ.೫೫೨-೬). ತಿ, ಸೈನ್ಯದ ಒಡ್ಡು ; ವ್ಯೂಹೆ: ಕೋಡಗವಾಯ 
ದಲಿ ನಡೆತಂದು ಕೋಪಿನ ನಾಯಕರ ಕದನದಲಿ ಕೆಡಹಿತು 
(ಮೈರಾಕಾ. ೪-೨೯). 

[ಜೀ. ॥ ತಮಿ. ಮಲ. ಕೋಪ್ಪು ; ತೆಲು, ಕೋಪ) 

ಕೋಪ, (ನಾ). ಒಂದು ಬಗೆಯ ಬೇಟಿ: ಸೋಪಿನ ತೋಪಿನ ಪಳಹದ 
ಕೋಪಿನ ಪಾಳಿವದ ಗೋರಿವೇಂಟಿಗೆ ಮತ್ತಂ ಚಾಪಪ್ರವೀಣರುದ್ಧತ 
ಕೋಪರ್‌ ನಡೆತಂದರೆಲ್ಲಿ ಮುಂದೆ ಪುಳಿಂದರ್‌ (ಸೂಕ್ತಿ ಸು. ೩-೧೦೪). [7] 

ಕೋಪುು "ಕೊಪ್ಪ್ಪ' ನೋ. 

ಕೋಪ, "ಕಾಸ? ನೋ. 


10 


13 


25 


30 


45 


ಕೋಪುಗೊಳ್‌ 


ಕೋಪುಗೊಳ್‌ (ಕ್ರಿ). ಭಾವಾಭಿನಯದಿಂದ ಕೂಡಿರು: ಕೋಪು 
ಗೊಂಡು ಕುಣಿತರ್ನೀ ಕೋರೆನೋಟಂಗಳಂ ಬಸಗೆಯ್ದೊಲ್ವೆನೊ 
(ಟಿಕವಿ. ೬-೨೪೬). [ಕೋಪು, + ಕೊಳ್‌] 
ಕೋಪೋದ್ರೇಕ (ನಾ). ಕೋಪದ ಉದ್ರೇಕ; ಸಿಟ್ಟಿನ ಕೆರಳಿಕೆ: 
ಸ್ಕೈಣದಿಂ ಪೆರ್ಚಿದ ಕೋಪೋಡ್ರೇಕಮುನಾಣಲೀಯದೆಯಂಂ (ಶಾಂತಿಪು. 
೫-೪೯ ವ). [ಕೋಪ * ಉದ್ರೇಕ) 
ಕೋಬಿ (ನಾ). ಒಂದು ಬಗೆಯ ತರಕಾರಿ; ಕೋಸು: ನಮ್ಮ 
ಆಹಾರಗಳಲ್ಲಿ ಉಳ್ಳಗಡ್ಡೆ, ಕೋಬೀಗಣ್ಣೆ, ಒಣಗಿ ದ ಹಣ್ಣುಗಳು 
(ಮುಂಬಯಿ. ೬-೩೧೪). 
[4- ಮರಾ. ಳೋದಬೀ ೮( ಇಂ. ೦೩)ಿಕೀ; ಪೋರ್ಚು. ಕೋಲುವೆ) 
ಕೋಟೆ (ನಾ). ಗೂಡು (?) : ದೇಹ ರೋಗದ ಕೋಬೆಯಾಗಿದ್ದರೂ 
ಸರಿಯೆ ಸೌಸ್ಮವ ಶರೀರದ ಮತ್ತೊಂದು ಹೆಣ್ಣು ಕಣ್ಣಿಗೆ ಬಿದ್ದೊಡನೆಯೆ 
ಚಾಪಲ್ಯ ತಲೆಯೆತ್ತುತ್ತದೆ (ನಂಜುಂಡ. ೧೦೩). [ಆ ಕೋವೆ] 
ಕೋಮಟಿ, ಹೊಮಟ, ಕೋವಟ (ನಾ). ೧. (ವ್ಯಾಪಾರವೇ 
ಮುಖ್ಯ ಕಸುಬಾಗಿವುಳ್ಳ) ಒಂದು ಜನಾಂಗ; ಆ ಜನಾಂಗಕ್ಕೆ 
ಸೇರಿದವನು; ವೈಶ್ಯ; ಸೆಟ್ಟಿ: ಕೋಮಟಯನುಮತದಿ ಮರುಳಾಗಿ 
ಶಿವನಂಂ ತನಯನಂ ಕಾಮಿಸಿ ಕೊಲಿಸಿದನು (ಬಸಪು. ೨೫-೨೩); 
ಕೋಮಟಿ ಮೋಸಹೋಗುವುದಿಲ್ಲ ಮೋಸ ಹೋದರೆ ಹೇಳುವುದಿಲ್ಲ 
(ರೂಢಿ). ೨. (ಆಲಂ) ಜಿಪುಣ; ಲೋಭಿ: ಕೋಮಟ ಕೊಡ, ಜೀನ 
ಬಿಡ (ರೂಢ). ೩. (ಆಲಂ) ಮೋಸಗಾರ; ವಂಚಕ: ಕೋಟ ವರಹ 
ಕೊಟ್ಟರೂ ಕೋಮಟ ಸಾಕ್ಷಿ ನಂಚಕೂಡದು (ರೂ). ಕೊಮಟ., 
"ಕೊಮಓಗ' ಪರಾ. ಕೋವಟ. "ಕೋವಟಗ? 
[ಜೀ. ॥ ತಮಿ; ಮಲ. ಕೋಮಟ್ಟ ; ತೆಲು. ಕೋಮಟ]) 
ಕೋಮಟಿಗೆ, ಕೊಮಟಗ, ಕೋವಹಟಗ (ನಾ). ೧. - ಕೋಮಟಣ: 
ಬೇಲೂರ ಕೋಮಟಗ ಮಂನಾರಿಸಿದನ ಸೇವಾರಥ್ಥ (ಎಕ. ೫೪, 
ಬೇಲೂರು. ೨೭೮-೨; 1219) ; ಒತ್ತಿ ತಿವಿಯಲು ಕೋಮಟಗನಂ 
(ಬಸಪು. ೫೦-೩೦) ; ಸಿರಿವಂತ ಕೋಮಟಗೆ ಮಲ್ಲಿ ಶೆಟ್ಟಿ ಯುಮೆಂಬ 
ಹರದಂಗೆ (ಗುರುಚಾ. ೮-೪೨); ಕೋಮಟಗನಾ ಕಪಲನಂ ಪಿಡಿದು 
ಭೂವರೆಂಗೆ ವೈರವೆರಸೀಯಲ (ಕೊಟ್ಟೂಬ. ೪೨೯೩); ಈತನಿಗೂ ಆ 
ಪಟ್ಟಣದ ಲಿಂಗಸೆಟ್ಟಿಯೆಂಬ ಒಬ್ಬ ಕೋಮಟಓಗನಿಗೂ ಗೆಳೆತನ ಬಿತ್ತು 
(ಮುಂಬಯಿ. ೩-೩೩). ೨; ಜಿಪುಣ; ಲೋಭಿ: ಬೇಡಿದುದನು ಕೊಟ್ಟಪೆ 
ನೆಂದು ಸೇವೆಯ ಮಾಡಿಸಿಕೊಂಡು ಭಟರನು ಖೋಡಿಗಳೆನ ಕೋಮಟಗ 
ದೊರೆಗಳ ಬಿಟ್ಟು ಕೂಡಿತು ವೀರರಾಮನಿಗೆ (ಕುರಾಸಾಂ, ೯-೧೩). 
ಕೊಮಟಿಗ : ೧. ನಗರ್ತರು ಕೊಮಟಿಗರು ಕಂಡಗಾಆರು ಗಾಣಿಗರು 
, *. ಮೊದಲಾದ ನಾನಾ ಜಾತಿ (ಸಾಗಂಧಿ. ೧೩೫-೬). ಕೋವಟಗ : 
೧. ಅನಘನೀತನ ಮಹಿಮೆಯಂ ನೋಡವೇಳ್ಯೆಂದು ವಿನಯದಿಂ 
ಕೋವಟಿಗನಾಲಯಕೆ ಬಸವೇಶನೊಡಗೊಂಡು ನಡೆತಂದನು (ಗುರುಚಾ. 
೮-೫೧). [ಕೋಮಟ -ಗ್ಯ) 
ಕೋಮಟಿಗಿತ್ತಿ (ನಾ). ಕೋಮಟಗನ ಹೆಂಗಸು; ವೈಶ್ಯಸ್ತ್ರೀ : (8). 
[ಕೋಮಟಗ + -ಇತ್ತಿ] 
ಕೋಮಟಿತನ (ನಾ). ೧. ಕೋಮಟಯ ವೃತ್ತಿ; ಮಾನಾ 
೨. (ಆಲಂ) ಲೋಭ; ಜಿಪುಣತನ: (ಕ). 
ಕೋಮಣ "ಕೋವಣ' ನೋ. | 
ಕೋಮನ್‌ (ನಾ). ಒಬ್ಬಾತನ ಹೆಸರು: ಆ ಪದಿಮ್ಬರೆಡೆ | 


ಪರಾ: 


(ಕೋಮಟ + -ತನ] I 


sl 


ಶಾ 


0 


95 


40 


ಆ ಕೋಮನಗಲೆ ಇವಂಗೆ ಕಲ್ಲಾಟು ಕೊಟ್ಟಿದು ಪನ್ನೆರಡು ಕನಿ ; 45 


(ಮೈಆರಿ, ೧೯೨೭, 6೫-೩; 1). [«- ತಿ ಮಲ. ಕೋಮನ್‌] | 


ವಿ೨೪೦ 


| 
| 
| 


| 
1 
| 


ಕೋಮಲತ್ವ 


ಕೋಮರಂಚೆ (ನಾ). ಒಂದು ಊರಿನ ಹೆಸರು: ತಸ್ಮಾದ್ದಕ್ಷಿಣಾಭಿ 
ಮುಖಂ ಗತ್ವಾ ಕೋಮರಂಚೆಗ್ರಾಮಸೀಮ (ಇಆ. ೪11, ೨೧೩-೬೬; 
10ನೆಯ ಶತ), [?) 

ಕೋಮರೆ (ನಾ). ಕಿರುಮನೆ; ಕೊಠಡಿ; ಕೋಣೆ: ಚಂನವೀರನ 
ಪುಟ್ಟನ ಸಹ ಅವರು ಮಲಗುವ ಕೋಮರೆಗೆ ಕರದು ಹೇಳಿದ ಮಾತು 
(ಉಜೇಂದ್ರ. ೧೪೮): [+ ಕೊಡ. ಕೋಂಬರೆ?) 

ಕೋಮಲ, ಕೋಮಳ (ಗು). ೧. ಮೃದುವಾದ; ಮೆತ್ತಗಿರುವ. 
೨. ಸುಂದರವಾದ; ರಮಣೀಯವಾದ. "ಕೋಮಲಕಾಯ' ಪರಾ. 
೩. ಇಂಪಾದ; ಮಧುರವಾದ. ಕೋಮಳಾಳಾಪ'ಪರಾ. (ನಾ). 
೪.ನೀರು; ಜಲ: “ಮೇಘ ಕುಸುಮಮುದಕಂ ಶರಂಶಂಬರಂ ಕೋಮಲಂ 
ವಾರ್‌ ಕಂ ಪ್ರಪಾನೀಯಮುಂ ಘನರಸಮೆ ನಲ್‌ ನೀರಿಂಗೆ ಫೆಸರಕ್ಕು” 
(ಮಂಗರಾ. ೧೧೯-೧). ೫. ಮೆತ್ತಗಿರುವಿಕೆ; ಸುಕುಮಾರತೆ: 
ಆ ಸಾಗಜೇಂದ್ರದನ್ನೂವರಂ ತಳ್ಲೊಡನೊಡನೆ ಪರ್ವಿ ಬಳೆದುದು 
ಕುಡಿಯರ ವಲ್ಲಭನ ಕೀರ್ತಿಲತೆ ಕೋಮಲದಿಂ (ಎಇ. ೪1, ೨೧೬-೧೨; 
1057). ೬, ಎಳಗಾಯಿ ; ಮಿಡಿ: *ತಿರುಳುದೋರ್ವ ಮಿಡಿಗಾಯಿ 
ಕೋಮಲಂ [ನಾಕಾಂ. ಳಂ] (ಮಂಗರಾ, ೩೩-೭). ೭. [ಸಂಗೀತ] 
ಇಪ್ಪತ್ತೆರಡು ಶ್ರುತಿಗಮಕಗಳಲ್ಲೊಂದು: ಬಳಿಕ ಸ್ಫುರಿತ, ಪ್ರಮಿತ 
- « » ಸಮುಲ್ಲಾಸಿತ ಕೋಮಲವೆಂಬ ಯಿಪ್ಪತ್ತೆರಡೇ ಶ್ರುತಿಗಮಕಂಗಳು 
(ವಿವೇಕ. ೨೩೨). ೮, [ಛಂದ] ಒಂದು ಬಗೆಯ ಅಕ್ಷರವೃತ್ತ : 
ಸತಗಂಗೆಳ್‌ ಕೂಡಿ ಪದ್ಧತಿಯಿಂ ಸಾದಾಕ್ಟರಂ ಸತತಂ ಬಂದಿರ್ದೊಡಾ 
ಯತ ನೇತ್ರೇ ಕೋಮಲಂ ([ಪಾಠಾಂ. ಳಂ] (ಛಂದೋಂಬು. ೨-೪೧). 
ಕೋಮಲೆ: ೧. “ಕೋಮಲ ಕೋಮಳಮಕ್ಕುಂ* (ಕವಿಕಂ. ೨೬೭). 
ಪ. ಎಳೆಗೆಂಪನುಗುಳ್ವ್ತ ಮೃದು ಕೋಮಳ ಪದಕಮಳಂಗಳ್‌ (ಗಿರಿಕ. 
೯-೧೦೨). ೫. “ನಳನಳಿಕೆ ಕೋಮಳಂ* (ಶಬ್ದಮಂ. ೨೩). ಹ. “ಮಿಡಿ 
ಗಾಯಿ ಕೋಮಳಂ(ಪಾಠಾಂ.ಲ೦)* (ಮಂಗರಾ.೩೩-೭). ([ಸಂ.] 

ಕೋಮಲಕಾಯ (ಗು). ೧. ಮೃದುವಾದ ಶರೀರವುಳ್ಳ; 
ಸುಕುಮಾರ ದೇಹದ : ಕೋಮಲಕಾಯ ಭಗದತ್ತ ಉರುಳಿದನು 
ಗೆಜದಿಂದ (ಕುವ್ಯಾದ್ರೊ ೩-೭೬). (ನಾ). ಶಿ, ಮೃದುವಾದ 
ಶರೀರ; ಸುಕುಮಾರ ದೇಹ : ಏನು ಕೋಮಲಕಾಯ ಹೊಳಪು 
ಹೊಸಪ್ರಾಯ (ಇಂಗೀತ. ೬೧). ೩, ಸುಂದರವಾದ ಶರೀರವುಳ್ಳವನು; 
ಮನೋಹರವಾದ ದೇಹವು ಳ್ಳ ವನು: ಶೀಲವರ್ಣದಿಶಾಲ... 
ಅಗಣಿತಲೀಲ ಕೋಮಲಕಾಯ ರಕ್ಷಿಸು (ಹರಿಸಾ. ೧೪). 

[ಕೋಮಲ + ಕಾಯ) 

ಕೋಮಲತೆ, ಕೋಮಳತೆ (ನಾ). ೧. ಮೆದುವಾಗಿರುವಿಕೆ; 
ಮೃದುತ್ವ : ಮೊಳೆವ ಪುಳಕಾಂಕುರದ ತನುಕೋಮಲತೆಯಂ ಭಾವಿಸು 
ವನು (ಬಸಪ. ೪೨-೨೫). ಕೋಮಳತೆ: ೧. ಚಿಂದಳಿರ ಕೋಮಳತೆ 
ವೆತ್ತೆ ಸೆದಿರ್ದನೀಲೋತ್ಪಲನಿಭಾಂಗನಂ ಕುಲದೀಪ ಚಂದ್ರನಂ( ಶ್ರೀರಾಮಾ. 

೨. ಮನೋಹರವಾಗಿರುವಿಕೆ; ಸೌಂದರ್ಯ; 
ಚೆಲುವು: ಉಸಿರ್ನಂತಿರ್ದುದು ರೇಖೆ ಕೋಮಳಕತೆ [ಸಾಉಾಂ. ಳೆ] ಯಂ 
ತಾಳ್ಹಿತ್ತು ವರ್ಣಕ್ರೈಮಂ (ಆದಿಪು. ೪-೪). (ಸಂ. ಕೋಮಲತಾ] 

ಕೊೋಮಲತ್ವ (ನಾ). ೧. - ಕೋಮಲತೆ. ೨. [ಕಾವ್ಯಮಾ) ಅಗ್ನಿ 
ಪುರಾಣದ ಮೇರೆಗೆ ಅರ್ಥಗುಣಗಳಲ್ಲೊಂದು ; ಅಹಿತವಾದ 
ವಿಷಯವನ್ನು ನಯವಾಗಿ ತಿಳಿಸುವುದು: *ಅಗ್ನಿ ಪುರಾಣದಲ್ಲಿ. . . 
ಮಾಧುರ್ಯ, ಸಂವಿಧಾನ, ಕೋಮುಲತ್ವ, ಉದಾರತಾ, ಪ್ರೌಢಿ, ಸಾಮಯಿ 
ಕತಾ ಇವು ಆರೂ ಅರ್ಥಗುಣಗಳೆಂದೂ... ಹೇಳಿದೆ* (ಕೈಪಿಡಿ. ೨೩೨ 
ಅಡಿಟ). P ಇದನ್ನು ಸೌಕುಮಾರ್ಯನೆಂದೂ ಹೇಳುತ್ತಾರೆ. [ಸಂ.] 


೧೬-೪೪೭). 


ಕೋಮಲಪೇಹ ೨೨೪ಗಿ ಕೋಯ್ಬಕ 


ಕೋಮಲದೇಹ (ನಾ). - ಕೋಮಲಕಾಯ: ಭೀಮನ ಕೊಳ್ಳವ! |ಕೋಮಳೆತಳೆ (ನಾ). ಕೋಮಲವಾದ ಕರತಳ; ಮೃದುವಾದ 
ನೇರಿ ರಾಮ ಹೊರೆಟನು ಆಗ ಸ್ವಾಮಿ ಮೆಲ್ಲನೆ ದನಿದೋರೊ ಎನ್ನುತ | | ಅಂಗೈ: ಕೋನುಳತಳದಿ ಮೈದಡವಿದನು (ಕುವ್ಯಾದ್ರೋ. ೧-೨೩). 
ಕೋಮಲದೇಹದ ಅರುವಿಲ್ಲ (ಸಿದ್ದಪು. ೫-೬೧). [ಕೋಮಲ + ದೇಹ] | | [ಕೆ ೧ೀಮಳ (= ಕೋಮಲ) * ತಳ (ಎ ತಲ)] 
ಕೋಮಲವಡೆ (ಕ್ರಿ). ಕೋಮಲತೆಯನ್ನು ಹೊಂದು; ಮೃದು; | ಕೋಮಳತೆ "ಕೋಷುಲತೆ' ನೋ. 
ವಾಗು: ಪ್ರೇಮದಿಂ ಚುಬುಕಾಗ್ರವಿಡಿಜು ಕೋಮಲವಡೆದ ಬಂದುಗೆ | 5 | ಕೋಮಳಾಂಗಿ "ಕೋಮಲಾಂಗಿ' ನೋ. 
ವಾಯ್ಗೆ ಪೋಳ್ಡುಂಬಿಭ್ರಾಮಕನವಡೆದು ಡುಂಬಿಸಿದ (ಮೋಹತ. ೧೭-೩೭). ಕೋಮಳಾಳಾಃ (ನಾ). ಮಧುರವಾದ ಮಾತು; ಇಂಪಾದ 
[ಕೋಮಲ + ಪಡೆ] ಮಾತುಕತೆ: ಕುಲವಿದಿತ ಪದೋದ್ಯತ್ಕೋಮಳಾಳಾಪಶೀಲಂ (ಕವಿರಾ. 
ಳೋಮಲವೃತ್ತಿ (ನಾ). [ಕಾವ್ಯಮಾ] ವೃತ್ತಿಗಳಲ್ಲಿ ಒಂದು;| | ೩-೨೧೪). [ಊೋಮಳ (ಎ ಕೋಮಲ) * ಆಳಾಪ (ಇ ಆಲಾಪ)) 
ಕೋಮಲವಾದ ಪದರಚನೆ: ಮಾಧುರ್ಯ ಓಜಸ್ಸು ಕೋಮಲತೆ | ಕೋಮಳಿಕೆ (ಸಾ). - ಕೋಮಲತೆ : ಕೋಮಳಿಕೆ [ಪಾಕಾಂ.ಳತೆ]ಯಂ 
ಗಳನ್ನು ವೃಕ್ತಗೊಳಿಸುವ ವರ್ಣಗಳಿಂದ ಕೂಡಿದ ಪದರಚನೆಗಳನ್ನು (10, ತಾಳ್ಗಿತ್ತು ವರ್ಣಕ್ರಮಂ (ಆದಿಪು. ೪-೪); ಕೋಮಳಿಕೆ ತೇರಾಗಿ 


ಕಾವ್ಮಪ್ರಕಾಶಕಾರನು ಕ್ರಮವಾಗಿ "ಉಪನಾಗರಿಕ ವೃತ್ತಿ', "ಪರುಷ | ಲಲಿತಗಮನಂಗೆಯನ್ವಿದೋ (ಸಂಸಪ. ೨೭-೧೩). 
ವೃತ್ತಿ', "ಕೋಮಲವೃತ್ತಿ'ಗಳೆಂದು ಕರೆದು, ಇವುಗಳನ್ನೇ ವಾಮನಾದಿ | (ಕೋಮಳ (- ಕೋಮಲ) ಇ -ಇಕೆ] 
ಗಳು ವೈದರ್ಭೀ, ಗೌಡೀ, ಪಾಂಚಾಲೀ "ರೀತಿ'ಗಳೆಂದು ಕರೆಯುತ್ತಾ | ಕೋಮಳ ೆ "ಕೋವಳೆ' ನೋ. 
ಕೆಂದು ಹೇಳುತ್ತಾನೆ (ಕೈಪಿಡಿ. ೨೨೩). [ಕೋಮಲ + ವೃಶ್ತಿ]: | ಕೋಮಳ್ಳೆ "ಕೋಮಲೆ? ನೋ. 
ಕೋಮಲವೆಯಿ (ಕ್ರಿ). - ಕೋಮಲವಡೆ: ಗಾಯವಡೆದ ಕುಮಾರನ |15| ಕೋಮು (ನಾ). ಜಾತಿ; ಪಂಗಡ: ಅನುಸೂಚಿತ ಜಾತಿಗಳಿಗೆ ಅಥವಾ 
ಕೋಮಲವೆತ್ತ ಕಾಯದೊಳರುಣಾಂಬು ಸುರಿಯೆ (ಮೋಹತ. ೩೪-೩೨). | ಮುಸಲ್ಮಾನ ಆಥವಾ ಸಿಕ್ಟ ಕೋಮಿಗೆ ಸೇರಿದ್ದು (ಭಾಧಾನ. ೨೩೭); 


[ಕೋಮಲ + ಪೆಣಂ|] ಯಾವ ಕೋಮಿಗೇ ಸೇರಿರಲಿ (ಕನ್ನನು. 11, ೧೮೭). 
ಕೋಮಲಾಂಕುರ (ನಾ). ಕೋಮಲವಾದ ಅಂಕುರೆ, ಚಿಗುರು: [+ ಹಿಂ. ಅರೆ. ಕೌಮ್‌] 
ಮಲಯಾಸಿಲನೊಯ್ಕ್ಯನೆ . , . ವಿಟಿಪಿಗಳೊಳ್‌ ವಿಲಸಿತ ಕಳಿಕಾಕುಳ | ಕೋಮುವಾದಿ (ನಾ). ತನ್ನ ಜಾತಿ ಅಥವಾ ಪಂಗಡವನ್ನು 
ಕೋಮಲಾಂಕುರಮನಂತೆ ಪಡೆಗುಂ (ಕವಿರಾ. ೩-೫೪). 20) ಬೆಂಬಲಿಸುವವನು: ನನಗೊಂದು ಕಾಗದ - ಬಂದಿದೆ. ಅದನು 
[ಕೋಮಲ + ಅಂಕುರ] 


pr 
ಯಾರೋ ಕೋಮುವಾದಿಗಳು ಬರೆದಿರುವಂತೆ ತೋರುತ್ತದೆ. 


ಕೋಮಲಾಂಗ (ನಾ). ೧. ಕೋಮಲವಾದ ಆಂಗ; (ಪುನರು. ೩೧೪). [ಕೋಮು + ವಾದಿ] 
ಸುಂದರಾಂಗ: ಮುತ್ತಿನ ತೊಡವುಗಳ ಘನಸಾರದನುಲೇಪನದ ಸಣ್ಣ| | ಕೋಮುವಾರು (ಗು). ಒಂದು ಜಾತಿಗೆ ಅಥವಾ ಪಂಗಡಕ್ಕೆ 
ಮಡಿದುಕೂಲದ ಬೆಳ್ಟೊ ಗರ್ಕೋಮಲಾಂಗಡೊಳ್ಳಿಡದೆ ಪಸರಿಸೆ ಚಂದ್ರೆ | ; ಸಂಬಂಧಿಸಿದ, ಮತದ: ಅದರ ಬಹುಭಾಗ ಕೋಮುವಾರು 


ಕಾಂತದಿಂ ನಿರ್ಮಿಸಿದ ಪುತ್ತಳಿವೊಲವಳೆಸೆದಳು (ಜೈಮಿಭಾ. ೧೧-೧೦). | ದ್ವೇಷವನ್ನು ಹೆಚ್ಚಿಸತಕ್ಕ . .. ಶುಷ್ಕ ವಿವರಗಳಾಗಿವೆ (ಶಿಕ್ಷದ. ೨೬೭) ; 
೨. ಸುಕುಮಾರವಾದ ಶರೀರವುಳ್ಳನನು; ಸುಂದರ: ಕಣು | ಚಿನ್ನದಂಥ ಜನ! ಏನೊಂದು ಕೋಮುವಾರು ಭಾವನೆ ಇಲ್ಲ 
ಕೋರವಿಸಿದವುಕೋಮಲಾಂಗಸ ಕಾಯಕಾಂತಿಯಲಿ(ತೊರಂ.೩-೪-೨). | (ರಂಗಕ. ೧೦೯); ಈ ಕೋಮುವಾರು ವ್ಯಾಧಿಗೆ ನಾಡಿನ ಧಾರ್ಮಿಕ 
[ಕೋಮಲ 4 ಅಂಗ್ಲ) | ಜೀವ ಬಲಿಯಾಗುವಂತಹ ಪ್ರಸಂಗ ಬಂದಿತ್ತು (ರಾಜ್ಯೋದ. ೨೨೨). 
ಕೋಮಲಾಂಗಿ, ಕೋಮಳಾಂಗಿ (ನಾ). ಕೋಮಲವಾದ ಅಂಗ; | [ಕೋಮು + -ವಾರ್ಮು (ಆ.-ವಾರಿ)) 
ವುಳ್ಳವಳು; ಸುಂದರಾಂಗಿ: ಶಶಿಯ ಬಿಂಬವ ಹಳಿವ ಹುರುಡಿಸು |30 ಕೋಯಂಡ (ನಾ).ಆ ಕೋದಂಡ : *ಕೋಯಂಡಮೆಂದು.-ಬಿಲ್‌ ” 
ವಬುಜಮುಖಿಯರು ಕೊಳ ಮಲಾಂಗಿಯರು (ಕುವ್ಯಾಉ. ೮-೪೪). (ಕಶಸಾ.೭-೧೧೪); *ಕೋಯಂಡ-ಳೋದಂಡ ಎ ಬಿಲ್ಲು? (ತದ್ಭಕೋ. ೯); 


ಕೋಮಳಾಂಗಿ : ಲಲಿತ ವಿಳಾಸಿನಿಯಂ ಕೋಮಳಾಂಗಿಯಂ ಕೋಯಂಡಕೇಜಕಿದೊಳ್ಳಿರು (ಚೇರಮ. ೧೦-೧೯) ; ಎಲೈ ರಾಘವ! 
(ಕವಿರಾ. ೩-೧೦); ಮತ್ತೋರ್ವಳ್‌ ಮಾಳತೀಶ್ಕಾಮಳ ಕೋಮಳಾಂಗಿ ನುಡಿ ಬಿನ್ನೆಣಂ ಸಾಲ್ಲುಂ ಪಿಡಿ ಎನ್ನೀ ಕೋಯಂಡಮಂ(ಅದ್ಭು ತ. ೩೨-೨೫). 
[ಪಾಕಾಂ. ಶ್ಮಾಮಳಾಂಗಿ] (ಆದಿಪು. ೧೧-೧೦೮ ವ). [೮ ಸಂ. ಕೋದಂಡ] 

(ಸಂ. ಕೋಮಲಾಂಗೀ (ಕೋಮಲ + ಅಂಗ + -)] 55 ಕೋಯಣಿಗೆ (ನಾ). ಸಾಲು; ಪಂಕ್ಕಿ : ದನುಜವೈರಿಯ ತೋಟ 


ಕೋಮಲಿಸು (ಕ್ರಿ). ಕೋಮಲವಾಗು; ಮೃದುವಾಗು: ಅಂದವಳ | ಯಮಳಾರ್ಜುನ ವಿಘಾತ್ತಿಯ ತೋಟಿ ಬಕಭಂಜನ ಮುರಾರಿಯ ತೋಟ 
ನುಡಿಯ ಕೇಳಿ ಕಿವಿವೇಟಿ ಕೊನರಿ ಕೋಮಲಿಸೆ ಬೇಗದಲಿ ತನು, । ವತ್ಸವಿದಾರಣನ ತೋಟ ಕನಲುವಘಧೇನುಕ ಬಕಾಹಿತವನ ಕೃಶಾನುವ 
ನವಿರ್ಗುಡಿಗಟ್ಟ ಮದನಮೋಹಿಸಿಯಾಗ ವಿನಯದಿಂದುಸಿರ್ದಳಾ ಸಖಿಗೆ | | ಕೋಟ ಬೇಡೆಂದೆನುತ ಕೋಯ[ಪಾಕಾಂ. ಕೊಲ್ಲ ಣಿಗೆಯಲಿ 'ಸೆಔದರು 
(ಕಂನವಿ. ೯-೫೪). [ಕೋಮಲ * -ಇಸ್ಕು] I :  ವೆಹಿಸಿ ದಂಡಿಗೆಯ (ನಿಭಾಗ. ೧೦-೧೮-೧೪). [ಕೋ + ಅಣಿಗೆ] 
ಕೋಮಲೆ, ಕೋಮಕ್ಕೆ (ನಾ). - ಕೋಮಲಾಂಗಿ : ಪತತ ಕೋಯತೂರ್‌ "ಕೋಯಾತ್ತೂರ್‌? ನೋ. 
ಪದಯುಗದಮೇಲೆ ಬಿದ್ದು ಕೋಮಲೆ ವಂದಿಸುತ್ತಿರೆ (ಬಸಪು. ೩೨-೪೫). | | ಕೋಯಸಷ್ಟಿ (ನಾ). ಒಂದು ಜಾತಿಯ ಹಕ್ಕಿ; ಕೊಟ್ಟುಕ: 
ಕೋಮಳ್ಕೆ: ಸುತ್ತಲುಂ ಸಿನ್ನನಾ ಕೋಮಳೆಯಂದಂಬೆತ್ತ ಸುತ್ತುಂ! “ಕೋಯಷ್ಟಿಃ, ಶಿಖರೀ- ಈ ೨ ಕೊಟ್ಟುಕಂ” (ಹಲಾಯು. ೪೨-೯೬). 
ಗುರುಳಳವಡಿಸಲ್‌ (ಆದಿಪು. ೪-೨೧); ಕಮಳಮಂ ಶಶಿಬಿಂಬಮಂ [ಸಂ.) 
ಅಜಂ ಮುನ್ನನೆ ರಚಿಸಿ ಜಾಣಿಮೆ. ಮೆಣಗಿದು ಕೋಮಳೆಯ ಮುಖಮಂ ಕೋಯಸ್ಟಿಕ (ನಾ). - ಕೋಯಸ್ಟಿ: *ಕೀಚುಬಾಲದ ಹಕ್ಕಿ? 
ಬಳಿಕ ಮಾಡಿದನೊ. (ಬಸಪು. ೪-೨೭). [ಸಂ. ಕೋಮಲಾ] 45 (ಸಿದ್ಧಾಂತಿ ೧೪೩) ; *ಒಂದು ಜಾತಿಯ ಹಕ್ಕಿ; ಟಟ್ಬಛ; ಕೋಯಂಸ್ಟಿಕ 8 
ಕೋಮಳ "ಕೋಮಲ? ನೋ. (Lap-wing. ಇಂಕನಿ). [ಸಂ.) 


ಕೋಯಾತ್ತೂರ್‌ 


ಕೋಯಾತ್ತೂರ್‌, ಕೋಯತೂರ್‌ (ನಾ). ಒಂದು ಊರಿನ 
ಹೆಸರು: ಮಹಾನಲಿ ಬಾಣರಸರ ಮೇಗೆ ಪಡೆಪೋಗಿ ಕೋಯಾತ್ತೂ 
ರಿಜುದಲ್ಲಿ ಕೊಗಲಿಯ ಒಕ್ಕೆಲ್‌ ಶ್ರೀ ಎರ್ಮೈೇಯರ ಮಗ ಬೊಲ್ವಗಂಗ 
ಗಾಮಂಣ್ಣನಿಆಿದು ಬಿಟ್ಡಿನ್‌ (ಎಕ. ೫, ಬೌರಿಂಗ್‌. ೧೩೬-೩; 890). 
ಕೋಯತೂರ್‌ : *ಡುನೆಟ್ಟ ಮುತ್ತರಸನ್‌ ಕೋಯತೂರ್ಗೆ 
ಕ್ಲೇಶ ಬಂದಿರೆ ಅನನಾಳ್ಮಲೆವಾಜ್ಸಿ ನಾಯಕನಪ್ಪೊನ್‌ (ಸೌಇಇ. 12-1, 
೫-೩; 900); ಎಳೆಗೆಸೆನ ಕೋಯತೂರ್‌ ತತ್ತಳವನ ಪುರಮಂತೆ ರಾಯ 
ರಾಯಪುರಂ (ಎಕ. ೪11, ಶಿವಮೊ. ೬೪-೧೬; 1112). [1] 

ಕೋಯಿಗೇಶ್ವರ. (ನಾ). ಒಂದು ಶಿವಲಿಂಗದ ಅಥವಾ 
ದೇವಾಲಯದ ಹೆಸರು (?): ಸಂಪೂಜಿತ ಪಾದಾರವಿಂದರಪ್ಪ ನಾಮಾದಿ 
ಸಮಸ್ತ ಪ್ರಸಸ್ತಿ ಸಹಿತಂ ಶ್ರೀಮತ್‌ ೫ ೫% ೬ ಕದೇವರ್ಕ್ಕೋ[ಯಿ)ಗೇ 
ಶ್ವರಮಂ ಮಾಡಿದರ್‌ (ಸೌಇಇ. X1-i, ೨೨-೫೧ ; 897). 

[ಕೋಯಿಗ? *- ಈಶ್ವರ] 

ಕೋಯಿದ (ನಾ). - ಕೋವಿದ: ರಾಯ ಕೇಳ್ಳಿ ಮನುಜವರ್ಗದುಪಾ 
ಯಕಿದು ಕೃಪೆಯಾಯ್ತು ಸಾಧನ ಕೋಯಿದರು ಮಯವಿಶ್ವಕರ್ಮರು 
ಜನಿಸೆ ಮೂಜಗಕೆ (ಸಂಭಪ. ೫-೧೦). 

[೮ ಸಂ. ಕೋವಿದ 

ಕೋಯಿಲ್‌, ಕೋಯಿಲು, ಕೋವಿಲ್‌, ಕೋವಿಲು, ಕೋವಿಲೆ 
(ನಾ). ಗುಡಿ; ಡೇವಸ್ಥಾನ; ದೇಗುಲ: ಡೇವರಾ ಕೋಯಿಲ್ಲಳೆಲ್ಲ 
ಮನ್‌ ಪುಗುವೊವಾ್‌ (ಅಂತಿಗೊ. ೮-೧೪೦) ; ಬೆಳ್ಳಿಯಬೆಟ್ಟದ ಕೋಡಿನ 
ಬೀಡನ್‌ ತೆಂಕಣನಾಡಿನ ಕೋಯಿಲಕೋಡಿನ್‌ (ಅಶ್ವತ್ಥಾ. ೨೮-೫೫೦), 
ಕೋಯಿಲು ; ಯಿ ಉಭಯವ ನಡಸುವುದಕ್ಕೆ ಸುತಂತ್ರವಾಗಿ ಪೆರಿಯ 
ಒಡೆಯಾರು ನಮಶ್ಶಿವಾಯ ದೇವಸ್ತಾನದ ಕೋಯಿಲು . .. ಹೊಅತಾಗಿ 
(ಸೌಇಇ. 1x-ii, ೪೬೩-೧೧; 1470). ಶೋವಿಲ್‌ : ಪೆರುಮಾಳ್‌ 
ಕೋವಿಲ್‌ ತಿರುನಾರಾಯಣಪುರ ಮುಖ್ಯವಾದ ಸಕಳಾಚಾರ್ಯ್ಯ್ಯರೂ 
(ಎಕ. 71, ೩೪೪-೧೦; 1368); ಈ ವಿಸ್ಣುಪಾದಾಂಕಿಕಮಿಲ್ಲದೆ ತಾನೇನ 
ವಿಗ್ರಹನಾಗಿ ಗದಾಧರನೆಂದು ಖೆಸರುಳ್ಳವನಾಗಿ ಕೋನಿಲೊಳಗಿರ 
ಲಾಗಿಯುಂ (ಸಾತ್ವಿಎ. ೭). ಕೋವಿಲು: ಎತಿರಾಜಮಕವನು ಶ್ರೀ 
ಚೆಲಪಿಳೆರಾಯರ ಕೋವಿಲಿಗೆ ದೇಶಾಂಶ್ರಿ ಮುದ್ರೆಯನೂ ಕೊಟ್ಟಿವಾಗಿ 
(ಎಕ. 2೮1೪, ಶ್ರೀರಂಗ, ೨೫೯-೪; 1544); ಗಉಡು ಪ್ರಯ್ಗಿಗಳುಂ |30 
ವಿದೇಸ್ವರ ದೇವ ಕೋವಿಲನು ಚಿನಂದಾಂವಿಗೆ ಕೊಟ ಸವತದ 
(ಎಕ. ೫ (8), ಬಾಗೇಪ, ೧೧೩-೩ ; 16ನೆಯ ಶತ). ಹೋವಿಲೆ: ನಿಂಮ 
ಕೋವಿಲೆಯ ವಾದ್ಮದನರು[ಗಂ]ಡು ಮೇಳ ಹೆಂಣು ಮೇಳಸಹ ... 
ಯೆಲ್ಲವನೂ ಕಳುಹಿ (ಸೌಇಇ, 12-11, 4೬೮-೩; 1559). | 


೨೨೪.೨ 


ಳೋರಡ್ಮಿ 


-ಕೋರ್ಕ, -ಖೋರ (ಪ್ರ). ಇದನ್ನು ಮಾಡುವವನು ಅಥವಾ 
ಇದರಲ್ಲಿ ನಿರತನಾದವನು ಎಂಬ ಅರ್ಥದಲ್ಲಿ ಸೇರುವ ಒಂದು 
ತದ್ಧಿ ತಪ್ರತ್ಯಯ : ಕೋರ ಚಾಡಿಯನ್ನು ಹೇಳುವವನು - ಚಾಡಿ 
ಕೋರ; ಲಂಚವನ್ನು ತೆಗೆದುಕೊಳ್ಳುವವನು- ಲಂಡಕೋಕ 
(ಮಧ್ಯಮ. ೧೩೬). “ಹೋರೆ "ಚಾಡಿಖೋರ', "ದಗಾಖೋರ' 
ಪರಾ. [«- ಆರ. ಪಾರ. ಖೋರ್‌] 

ಕೋರ್ಕ "ಕೋರೆ? ನೋ. 

ಕೋರಂಗಿ (ನಾ). ಸಣ್ಣ ಯಾಲಕ್ಕಿ: “ಸೂಕ್ಷ್ಮಃ ಉಸಕುಂಚಿಕಾ, 
ತು, ಕೋರಂಗೀ . . . ತ್ರುಟೀ- ಈ ೬ ಕಿಜಿಯೇಲಕ್ಕಿ' 
(ನಾಚಿಕಾ. ೧೧೦) ; “ಉಪಕುಂಚಿಕಾ, ತುತ್ಕಾ, ಕೊೋರಂಗೀ, ತ್ರಿಪುಟಾ, 
ತ್ರುಟಃ- ಈ ೫ ಸಣ್ಣ ಯಾಲಕ್ಕ್ಯೀ ಹೆಸರುಗಳು? (ಸಿದ್ಧಾಂತಿ, ೧೨೩). 

[ಸಂ. ಕೋರಂಗಿಲಿ 

ಕೋರಂಟಿ "ಗೋರಂಟಿ? ನೋ. 

ಕೋರಂಬ, ಕೋರಂಬು (ನಾ). ವಿಗ್ರಹಗಳಿಗೆ ಕಿರೀಟದ ಬುಡದಲ್ಲಿ 
ಕಟ್ಟುವ ಚಿನ್ನದ ಅಥವಾ ಬೆಳ್ಳಿಯ ಮುಖವಾಡ ; ಮುಖಸಿರಿ: 
(*). ಕೋರಂಬು : *ದೇವನಿಗ್ರಹಗಳ ಮೈಮುಖಗಳ ಅವರಣ, 
ವಸ್ತ್ರ (ಕಸ್ತೂಕೋ. ೨೬೦). (2) 

ಹೋರಂಬು "ಕೋರಂಬ' ನೋ. 

ಕೋರಕ (ನಾ). ಮೊಗ್ಗು; ನನೆ: ತಾರಕಮುದಂಚಿತ ಕೋರಕಮುದ್ಧ 
ತೇಂದುಮಂಡಳಮಲರ್ಗೊಂಚಲ್‌ (ಚಂದ್ರಪು. ೧೦-೫೯) ; ಹೃತ್ಯುಮುದ 
ಕೋರಕಂಬಿ ರಿಯೆ (ಜೈ ಮಿಭಾ. ೧-೧); ಸರೋಜ ಕೋರಕದ ಕೂರ್ಗಣೆ 
ಯಂತವೆ, ತೊಟ್ಟು (ರಾಜಶೇ. ೭-೬೭). [ಸಂ.] 

ಕೋರಕಗ್ರಂಥಿ (ನಾ). ಮೊಗ್ಗೆಯ ಗಂಟು : ಲತಾಕೋರಕಗ್ರಂಥಿ 
ಸನೀರೇಜಕಿದುವು ( ಮುಲ್ಲಿಷು, ೫-೩). [ಕೋರಕ + ಗ್ರಂಥಿ] 

ಕೋರಕಿತೆ (ಗು). ಮೊಗ್ಗು ಬಿಟ್ಟಿರುವ; ನನೆದೋರಿದ: ವಸಂತ 
ಕಾಲದೊಳ್‌ ಪಬ್ಲವಿತ ಕೋರಕಿತ ಕುಸುಮಿತ ಫಲಿತಮಪ್ಪ ಮನೋ 
ಹರೋದ್ಮಾನಕ್ಕೆ  (ವಡ್ಡಾರಾ. ೧೩-೧೯); ದೆಶರಥಮಹೀನಾಥಂ 
ಸುತಮುಖವೀಕ್ಷಣಭರದಿಂ ಪಾರಿಜಾತಂ ಕೋರಕಿತಮಾದಂತೆ ಫುಲಕಿತ 
ಶರೀರನಾಗಿ (ಪಂರಾಮಾ. ೩-೧೧೭ ವ). [ಸೆಂ.] 

0] ಕೋರಕಿಸು (ಕ್ರಿ). ಮೊಗ್ಗು ಬಿಡು; ನನೆಯಾಗು : ಅಂಕುರಿಸಿ ಪಲ್ಲವಿಸಿ 
ಕೋರಕಿಸಿ ಕುಸುಮಸಲು. ಸಹಕಾರ ತರುನಿನಹವಲ್ಲಿ ಕ್ರಮದಿ 
(ಧ್ವನ್ಯಾಲೋ.:೧೦೪). [ಕೋರಕ + -ಇಸ್ಕು] 

ಕೋರಟ (ನಾ). (ಉಕ) ಹುಚ್ಚಿಳ್ಳು ; ಗುರೆಳ್ಳು: ಜೋಳದ ದಂಡೆಗೆ 
ಕೋರಟ ಬಿತ್ತಿರಿ (ರೂ). [2] 


[ದೇ. | ತಮಿ. ಮಲ. ಕೋಯಿಲ್‌, ಕೋವಿಲ್‌ ; ತೆಲು. [35 (ನಾ). ೧. ಒಣಗಿರುವ ಸ್ಥಿತಿ; ಸಾರವಿಲ್ಲದಿರುವಿಕೆ ; 


ಕೋಯಿಲ, ಕೋವಿಲ] 
ಕೋಯಿಲಬೋಯ (ನಾ). ದೇವಸ್ಥಾನದ ಪರಿಚಾರಕ (?): 
ಕೋಯಿಲಬೋಯಸ್ಕ ಭಾರದ್ವಾಜ ಗೋತ್ರ ಬಾದಿಶವಮ್ಮುಣ ಮುಯ್ತ : 
ದ್ವ್ವಾಂಶಃ ( ಇಆ. ೪11, ೪೨-೨೧ ; 668). 
[€ ಕೋಯಿಲ್‌ * ಬೋಯ) 
ಳೋಯಿಲು "ಕೋಯಿಲ್‌? ನೋ. 
ಕೋಯಿಲೊ ಡೆ (ನಾ). ಒಂದು ಸ್ನ ಕಳದ ಹೆಸರು: ಚಾ 
ಕೋಯಿಲ್ಲೊಡಾ ಎಡೆ ಇಪ್ಪತ್ತು ೨ ಗಣ್ಣುಗುಂ (ಎಕ. 1೪, ನಾಗಮಂ | 
[ಕೋಯಿಲ್‌ + ಕೊಡ?) 


೮೫-೬೮ ; 37). 
ಕೋರ "ಕುವರ್ಕ' ನೋ. 
ಕೋರ್ಕ "ಕೋರ್ಮಾ' ನೋ. 


ನೊರಡು : (ಕಿ). [«- ಮರಾ. ಕೋರಡಾ] 

| ಕೋರಡ್ಮಿ (ನಾ). ೧. “ನಿರ್ಬಂಧ; ಅಡ್ಡಿ” (ಪ್ರಭಣ್ಣ): ಪುರದ 
ಬಾಹೆಯ ಕೋರಡಿಯ ಸಂವರಣೆ ತೆಗೆಯಲಿ (ಕುವ್ಯಾಅ. ೧೨-೮೬) ; 
ಪಾಳೆಯವು ಗಜಬಜಿಸೆ ತೊಳಳಿಕೆ ಬಾಳು ನೆರೆದುದು ಕೋರಡಿಯ 
ಮುಳುನೇಲಿಗಾಂತರು ಬೇಹ ಹರಿಸಿದರಖಿಳೆ ಬೆಸೆಡೆಸೆಗೆ (ಕುವ್ಯಾದ್ರೋ. 
ಆ-೪೪) ; “ಬೈಲು, ಮೈದಾನ” (ಷಟ್ಟನಿ). ೨. ರಭಸ; ವೇಗ: 
ಅಟ್ಟಿ ಕೊಳ್ಳುವ ಕೋರಡಿಯೊಳು ಬರುತಿರೆ ಬಿಟ್ಟಿ ಸೂಟಯೊಳರಿಸೇನೆ 
(ನಾಗಕು. ೧೫-೫೭). ೩, ಉಪದ್ರವ; ಕೀಟಲೆ; ತುಂಟತನ; 
ಹಿಂಸೆ: ಆರು ನಿಲಬಹುದವರ ಘಾರಾಘಾರಿಯಲಿ ಘಾಡಿಸುವ ರವಿಜನ 
ಕೋರಡಿಯ ಕಸಿಭಟರು ಕೆದಆಕತು ಕಂಡ ಮೈಗಳಲಿ (ತೊರರಾ. ೪-೩-೫); 
“ಕ್ರೂರವಾದ ಸಾದ ? (ಷಟ್ಪನಿ). (1) 


ಕೋರಡ್ಮಿ 


ಕೋರಡ್ಮಿ "ಕೊರಡೈೆ' ನೋ. 
ಕೋರಡಿಗೆ (ನಾ). ೧. ಮೂರ್ಬ : *ಮೂರ್ಪಿ -ಕೋರಡಿಗನುಂ * 
(ನೀತಿವಾ, ೨೫-೨೦) ; ಬಜುಮೆಚ್ಚಿ ನೊಳೆನಗೆ ಫಳಮಾಗದೀ ನೀಜಕಿಯರೆ 
ತೊಡೆಯ ಮೇಲೆನ್ನು ಮನೇಜಕಿಸಿದೊಡಾಂ ಮೆಚ್ಚುವೆನೆನೆ ದುಸ್ಟನಾಯಕರಿಂ 
ಬಲಕೆ ನಿನ್ನನಾಕೆಗಳ ಕೂ ಪ ೯ ಕೋರಡಿಗರೇಜಕಿಸಲುಯ್ಕಲಾಡುವೆ 
ಯೆಂದು ನಗಿಸುತ್ತುಂ ನಡೆಯೆ (ಅನಂಪು. ೪-೭ ವ). ೨. ದುಷ್ಟ; 
ಹಿಂಸಕೆ: ಸತಿಸುತವೆರಸಿ ಪೊಡವಟ್ಟೊಡಣಸಿಸಿದನಾಸುರದ ಕೋರಡಿಗೆನು 
(ಹಚಕಾ. ೮-೧೯). [ಕೋರಡ್ಕಿ + -ಗ್ಯ) 
ಕೋರಡಿಗತನ (ನಾ). ೧. ಹಿಂಸೆಮಾಡುವ ಸ್ವಭಾವ; ಬಾಧೆ 
ಕೊಡುವುದು: ಕಾಡಬೇಡಿನಿತು ಡಲ ಬೇಡ ಕೋರಡಿಗತನ ಬೇಡ 
ಮೂರ್ಬತ್ವಬೇಡೆಂದೆರಡು ಕೈಮುಗಿದು ಬೇಡಿಕೊಂಡೆಂ (ಹಡಕಾ. ೯-೨೩). 
೨. ಶುಂಟಿತನ: ನೀಜಕೆಯರು ನಯನಾಭಿರಾಮನ ಕೋರಡಿಗತನ 
ದಿರವನೊಮ್ಮೆಯು ದೂರಲೈ ತರಲು (ನಿಭಾಗ. ೧೦-೮-೩೪). 
೩. ಮೂರ್ಬತನ. [ಕೋರಡಿಗ 4 -ತನ] 
ಕೋರಡಿಗೆ (ನಾ). ನೇಗಿಲನ್ನು ಕಟ್ಟುವ ಹಗ್ಗಕ್ಕೆ ಸೇರಿಸುವ ಮರದ 
ಸಾಧನ: ಉಳೇಹಗ್ಗಕ್ಕೆ ಕೋರಡಿಗೆ ಸೇರಿಸಬೇಕು(ರೂಢಿ).[ಆ_ಕೊಅಡು] 
ಕೋರಡೆ "ಕೊರಡೆ' ನೋ. 
ಕೋರದೂಹ (ನಾ). ಹಾರಕವೆಂಬ ಧಾನ್ಯ; ಕೋದ್ರವ: *ಕೋರ 
ದೂಷಃ, ಕೋದ್ರವಃ- ಹಾರಕದ ಹೆಸರುಗಳು” (ಸಿದ್ಧಾಂತಿ. ೨೩೯). [ಸಂ.] 
ಕೋರದೂಷಕ (ನಾ). - ಕೋರದೂಷ : “ಉನ್ಮಾಳಃ, ಕೋದ್ರವಃ, 
ಕೋರದೂಸಕಃ - ಈ 4 ಹಾರಕಂ” (ಹಲಾಯು. ೯೫-೪೨೬). ([ಸಂ.] 
ಕೋರಮಂಗ (ನಾ). ಒಂದು ಊರಿನ ಹೆಸರು: ಕೋರಮಂಗಾಶ್ರಿತಾಂ 
ಮಹೀಂ (ಮೈಆರಿ. ೧೯೩೩, ೧-೧೭ ; 5301). [?] 
ಕೋರಯಿಸು, ಕೋರಯ್ಸು, ಕೋರವಿಸ್ಕು ಕೋರೈಸು (ಕ್ರಿ). 
೧. (ಅತಿಪ್ರಕಾಶದಿಂದ) ಕಣ್ಣು ಕುಕ್ಕು, ಚುಚ್ಚು: ಕೋರ 
ಯಿಸಿದಂ, ಕೋರೈಸಿದಂ (ಶಮದ. ೧೫೭ ಪ್ರಯೋ) ; ಕೋರೆಯಿಪಚ್ಚ 
ಪೊಚ್ಚ ಪೊಸ ಮಿಂಚುವ ಮಿಂಚಿದೆಂಬಿನಂ (ಉದ್ಭ ೬. ೯-೧೧೪). 
ಕೋರಯ್ದು : ೧, ಮಾಣ್ಗುಳಿದರೆ ಮೆಯ್ದೆಳಗೆನೆ ಕಣ್ಗಳ್ಳೋರಯ್ಸೆ 
ತೊಳಗಿಬೆಳಗುತ್ತಂ ಮುಂದಣ್ಗಾಗಿ ನಡೆದು ನೃಪನಂ ಜಾಣ್ಮೊಂಡ 
ನಿಜಪ್ರಗಲ್ಭವಚನದೆ ನುಡಿದಳ್‌ (ಕಾದಂಉ. ೭೬೩); ಚಾರಣಯುಗ್ಮಂ 
ನೆಭದಿಂದೋರಂತೈತರಲು ಕೂಡೆ ನೋಟ್ಬರ ಕಣ್ಗಳ್‌ ಕೋರೆಯ್ಸುತ್ತಿರೆ 
ಮಿಂಚಿನ ಸಾರಮಿದೇನೆಂದು ನಾಡೆ ಬೀಡೆ ಬೆದಜುವಿನಂ (ಪುಣ್ಯಾಸ್ರ. 
೧-೯೦), ಕೋರವಿಸು : ೧. ಕಣ್ನು ಕೋರವಿ[ಪಾಕಾಂ. ಯಿ]ಸಿದವು 
ಕೋಮಲಾಂಗನ ಕಾಯಕಾಂತಿಯಲಿ (ತೊರರಾ, ೩-೪-೨); ಕಂಡವರ 
ಕಂಗಳು ಕೋರವಿಸೆ ಜನನಿವಹದಲಿ ಜಗದೇಕನಾಥನನಾಂತು ರಂಜಿಸಿದ 
(ನಿಭಾಗ. ೧೦-೩-೩) ; ಸೂರ್ಯಚಂದ್ರಾಗ್ನಿ ಕೋಟಯಂ ತುಟ್ಟಸಿತು 
ಧಾರಾಸಹಸ್ರದೊಳ್ಳತ್ತಲೆಯ ದೃಷ್ಟಿ ಗಳ್ಳೋ[ಪಾಕಾಂ. ಳ್ಯೊ)ರವಿಸಲ್ಯೆ 
(ತುರಂಗ. ೮೫-೩೮). ೨. “ಹೆಮ್ಮೆದೋರು ; ಅಟ್ಟಹಾಸಮಾಡು ” 
(ಪ್ರಭಣ್ಣ) ; ಸನೀನಿಂತಿರೆ ಗಡಾನಣೆಯಂ ಕೋರವಿಸಿ ಗಟ್ಟಿ ಸಲೇಂ 
(ರಾಮಾಶ್ವ. ೯೨-೨೨). ಕೋರೈಸು: ೩. (ಆಲಂ) ಅಂಜು; 
ಬೆದರು; ತಲ್ಲಣಿಸು; ದಿಗಿಲುಬೀಳು : ಪುದಿದೆಂಟುಂ ದಿಕ್ತಟಿಕ್ಕಂ 
ಧ್ವನಿ ಪಸರಿಸೆ ಕೋರೈಸಿತೈರಾವತಂ ಕುಂಬಿದುದೆತ್ತಂ ಪುಂಡರೀಕಂ 


ಸುಗಿದುದು ಕುಮುದಂ (ಚಂದ್ರಪು. ೧೦-೬೦). ೪. (?) : ಕೂರೆಲೆಗಳ | 


ಬಾಯ್ದಾರೆಗೆ ಕೋರೈಸಿ ಮುಸುಕಿದಂತೆ ಪರಿಕಾಲ್ಗಳ ಪಂಕೇರುಹ 


ಖ್‌ 
೦ 


ಶಾ 
ಲಾ 


ರಜದೊಳ್‌ ಪೊರೆದು ಸಮಾರಂ ನವಗಂಧಶಾಳಿವನದೊಳ್‌ ಸುಟಗುಂ]|4 


(ವರ್ಧಫು. ೧-೪೧). [ಕೋರ +-ಇಸ್ಕು. / ತೆಲು. ಕೋರಗಿಂಡು] 


ವಿ೨೪೫. 


ಕೋರಾನ್ನ 


ಕೋರಯ್ಸು "ನೋರಯಿಸು' ನೋ. 

ಕೋರಲು (ನಾ). ಮುಡಿಪು; ಬಲಿ: ಅದಕ್ಕಾಗಿ ನನ್ನ ಜೀವನವನ್ನೇ 
"ಕೋರೆಲು' (ಬಲಿ) ಕೊಡಲು ಸಿದ್ಧನಾದೆ (ಮರಳಿ. ೧೬೭). [1] 

ಕೋರವ, ಕೋರನಿ (ನಾ). ಹೂವಿನ ಮೊಗ್ಗೆ ; ನನೆ: “ಕಾರವ್ಮಃ, 
ಕೋರವಂ, ರವೀ, ಕೋರವಿ, ಕೋರಕಂ - ಈ ೫ ಮೊಗ್ಗೆ? 
(ಕಾಶಕೃ. ೨೨೪). ಶೋರವಿ: “ಕೌರವ್ಯಃ. , . ಕೋರವಿ, ಕೋರಕಂ 
-ಈ ೫ ಮೊಗ್ಗೆ (ಕಾಶಕೃ. ೨೨೪). [ಆ ಸಂ. ಕೋರಕ) 

ಕೋರವಂಗಲ (ನಾ). ಒಂದು ಊರಿನ ಹೆಸರು. ಈಗಿನ ಹಾಸನ 
ಜಿಲ್ಲೆಯ ಕೋರಮಂಗಲ: ತನಗೆ ಜನ್ಮಭೂಮಿಯಾದ ಸೀಗೆ 
ನಾಡೊಳಗಳೆಗ್ರಜಾರಂ  ಕೋರನಂಗಲಜೊಳು (ಎಕ. ೪, ಹಾಸನ. 

11607); ಕೋರವಂಗಲದ ಶ್ರೀಬೂಚೇಶ್ವರದೇವರಿಗೆ 
(ಎಕ. ೪, ಹಾಸನ. ೭೧-೫೪; 11737). [ಕೋರ * ಮಂಗಲ] 

ಕೋರವಿ "ಕೋರವ' ನೋ. 

ಸೋರವಿಸು "ಕೋರಯಿಸು? ನೋ. 

ಕೋರಾ, "ಕೋರ? ನೋ. 

ಕೋರಾ, ಕೋರ್ಕ, ಕೋರೈ(ಗು). ೧. ಹೊಚ್ಚ ಹೊಸತಾದ(ಬಟ್ಟಿ); 
ಆಗತಾನೇ ತಯಾರಿಸಿದ (ವಸ್ತ್ರ): ಅದೆರ ಮರುದಿನದಿಂದ ನಾನು 
ಜೋಡಿಗೆ ಒಂದೂ ಕಾಲು ರೂಪಾಯಿ ಬೆಲೆ ಬೀಳುವ ಗಿರಣಿಯ ಉರುಟು 
ಕೋರಾ ಧೋತರ ಉಡಲು ಪ್ರಾರಂಭಿಸಿಬಿಟ್ಟಿನು (ಇಪ್ಪಕ. ೪೩೬). 
೨. ಮಡಿಮಾಡದ; ಚಲುವೆಮಾಡದ; ಗಂಜಿಹಾಕದ; 
ರಾಸಾಯನಿಕ ವಸ್ತುಗಳಿಂದ ಶುಭ್ರಗೊಳಿಸದ ; ಉಬ್ಬೆಗೆ ಹಾಕಿ 
ಮಡಿಮಾಡದ : (ಕ). "ಕೋರಾ- ಗಂಜಿಯಾಗದ * (ಜಾನಕೋ. ೪೩). 
೩. (ಕಾಗದ) ಏನೂ ಬರೆಯದಿರುವ ; ಬರಿಯ; ಖಾಲಿ: ಕೆಲವು 
ಕೋರಾ ಟ್ರಾನ್ಸ್‌ಫರ್‌ ಫಾರ್ಮಿನ ಮೇಲೆ ಅವರೆ ಸಹಿಯನ್ನು ತೆಗೆದು 
ಕೊಂಡು ಆ ಫಾರ್ಮುಗಳನ್ನು ಶೇಆರ ಸರ್ಟಫಿಕೇಟುಗಳಿಗೆ ಹಚ್ಚಿ ಇಟ್ಟು 
ಕೊಳ್ಳುವರು (ಬ್ಯಾಂಕಕ್ಕೆ. ೧೧೦). ಕೋರ: (ನಾ). ೪. ನುಣುಪಿಲ್ಲದ, 
ಬಟ್ಟಿ; ಒರಟು ಬಟ್ಟಿ. ಕೋರೆ: ೩. "ಕೋರೆಕಾಗದ' ಪರಾ. 

[+ ಹಂ. ಮರಾ. ಕೋರಾ] 

ಕೋರಾಣ "ಕೋರಾನ್ನ' ನೋ. 

ಕೋರಾತ್ಯಗಾವುಂಡ (ನಾ). ಒ ಬ್ಬಾತ ನ ಹೆಸರು: ಕೊಚ್ಚಟ 
ಕೊತ್ತಗಾವುಣ್ಣನ್‌' ತತ್ಪುತ್ರ ಕೋರಾತ್ಮಗಾವುಣ್ಣಂ ದುಷ್ಪ ಸ್ವವಾಹಕ 
ಮಜಕಿವೊ ಕ್ಕೆ ಕಾನಂತೆ ಬಣ್ಬರ ಭಾವ (ಎಕ. 111, ನಂಜನ. 

[ಕೋರಾತ್ಮ? + ಗಾವುಂಡ (ಆ ಗಾಮಂಂಡ))] 

ಕೋರಾನ "ಕೋರಾನ್ನ' ನೋ. 

ಕೋರಾನ್ನ, ಕೋರಾಣ, ಕೋರಾನ (ನಾ). ಬ್ರಾಹ್ಮಣರು, 
ಜಂಗಮರು ಮುಂತಾದವರಿಗೆ ಭಿಕ್ಷೆಯಾಗಿ ಇಕ್ಕುವ ಸಂಸ್ಕರಿಸದೆ 
ಇರುವ ಧಾನ್ಯದ ಕಾಳು; ಧಾನ್ಯದ ಭಿಕ್ಷ: ಶಿವಭಕ್ತ ರಾಲಯದಿ 
ಕೋರಾನ್ನ ಮಂ ತಂದು ಶಿವಗಣಂಗಳಿಗೆ ದಾಸೋಹಮಂ ಮಾಡೆಂದು 
ತವೆ ಕಂಥೆಯೊಂದನೀಯಲ್ಕ್ಯವರನುಜ್ಞೆಯಿಂ ಕೋರಾನ್ನಗಳನು ತಂದು 
(ಗುರುಚಾ. ೧೬-೧೨); ಶಂಕರದಾಸ ಯ್ಕ ಗೆ ಕೌದಿಯ ಹೊಲಿನ 
ಕಾಯಕ, ಅಪರ ಶಿಷ್ಯಗೆ ಕೋರಾನ್ನದ ಕಾಯಕದಿಂದ ಬಡತನ 
ಹರಿಯದು (ಭೈರಸೂ. ೩೪೮). ಕೋರಾಣ: ಹಿಂದಣ ಮನೆಯ 
ಕೋರಾಣವೂ ಹೋಯಿತು ; ಮುಂದಣ ಮನೆಯ ಭಿಕ್ಷೆಯೂ ಹೋಯಿತು 
ಎನ್ನುವ ಸ್ಥಿತಿಯೊದಗಿತ್ತು (ತಳಿರು. ೧೦೭). ಕೋರಾನ ; ಕೋರಾನದ 
ಪಟ್ಟದ ವಿರುಪಾಕ್ಷಸ್ವಾಮಿಗೆ (ಬೊಂಕಶಾ, ೧೯೪೦, ಸಿರಸಿ. ೩೪-೧; ?). 

[ಕೋರ್ಕು (ಎ ಕೋಣ್ಯು) + ಅನ್ನ] 


೭೨-೫೬; 


೧೨೨-೧೩ ; ಕೃ ಶಾ). 


ಕೋರಾನ್ನ ಭಿಕ್ಷೆ ೨೨೪೪ ಕೋರ್ಕು 


ಕೋರಾನ್ನ ಭಿಕ್ಷೆ (ನಾ). ಮನೆಮನೆಯಿಂದ ಬೇಡಿ ತರುವ ಧಾನ್ಯದ! | ಕೋರಿಯಂಗಿ (ನಾ). ಕಂಬಳಿಯಿಂದ ಮಾಡಿದ ಅಂಗಿ; ಒಡ್ಡರು 
ಭಿಕ್ಷೆ: ಶಿವಯೋಗಿಗಳು ಎಂದಿನಂತೆ ಕೋರಾನ್ನಭಿಕ್ರೆಗೆ ಹೋಗಿದ್ದಾಗ | ಧರಿಸುವ ಕಂಬಳಿಯ ಕವಚ: (8). 
(ಗ್ರಾಮಾಯ. ೫೦೦). [ಕೋರಾನ್ನ + ಭಿಕ್ಷೆ) [ಕೋರಿ (ಆ ಕೋಜಕ್ಕಿ] + ಅಂಗಿ] 

ಕೋರಾಯ (ನಾ). ಹೊಲದಲ್ಲಿ ಬೆಳೆದ ಧಾನ್ಯದ ಪಾಲಿನ| | ಕೋರಿವೆಣ್ಚು (ನಾ). ಎಳೆಯ ಪ್ರಾಯದ ಹೆಣ್ಣು; ಕಿರಿಯ 
ಆದಾಯ (?) : ಬಂಕದೆರೆ ಸಿದ್ಧಾಯ ಬಿಟ್ಟಿಕೊಟ್ಟಿಣವನುಪಸುಂಕ| 5, ಹರೆಯದ ಹೆಣ್ಣು: ಕುಂಕುಮ ನರ್ಣದೆ ಕೋಮಲದೇಹದ ಬಿಂಕದ 
ಮಲವದಿಕೆ ಸೊಲ್ಲಗೆ ಕನಣ ಕಡ್ಡಾಯದಂಕೆ ತಳವರಿಕೆ ಕೋರಾಯ ಕೋರಿವೆಣ್ಣುಗಳು ಶಂಕೆಯಿಲ್ಲದೆ ತಂದರಾರತಿಗಳ ಮಾನಾಂಕ ಸನ್ನಿಭ 
ಗುತ್ತಿಗೆ ಅಪುತ್ರಿಕೆ ದಂಡವುಂಡಿಗೆಗಳು (ಒಂಗಿರಾ. ೨೨-೨೭), | ನೊತ್ತಿಗಾಗಿ (ನಾಗಕು. ೪-೭೮); ಕೋರಿವೆಣ್ಣನು ಗೊನೆಗಳು 

[ಕೋರೆ (ಆ ಕೋಜ್ಕು) * ಆಯ್ಕ) | ತೆಗೆದಿಡುವಂತೆ (ಟ್ಲಾನಡ. ೧೯-೩೭). 
ಕೋರಾಸಾನಿ "ಖುರಾಸಾನಿ' ನೋ. | [ಕೋರಿ (ಆ ಕುವರಿ) + ಪೆಣ್ಮು (ಆ ಪೆಣ್‌)] 
| 


ಕೋರಿ, "ಕೋಲ್ಕಿ' ನೋ. 10| ಕೋರಿಶೆಟ್ಟಿ "ಕೋರಿಸೆಟ್ಟಿ' ನೋ. 

ಕೋರಿ "ಕೋಜ್ಕು' ನೋ. ಕೋರಿಸು, (ಕ್ರಿ). ಸೀಳುವಂತೆ ಮಾಡು; ನಾಟು; ಇರಿ; 
ಕೋರ್ಕ "ಕುವರಿ? ನೋ. ಚುಚ್ಚು 4?) : ಗಗನ ಶ್ರೀ ಕುಚ ಭಾರದೊಳ್‌ ಪೊಳೆವ ಮುಕ್ತಾಲಂಬನಂ 
ಕೋರಿ "ಗೋರ್ಕು' ನೋ. ಧ್ವಾಂತದಂತಿಗೆ ವಾಯ್ಡಿಂದುಮೃಗಾರಿ ಕೋರಿಸಿದುಗುರ್‌ ತಾವೆಂಬಿನಂ 
ಕೋರಿಂದ "ಕೋರಿಂದೆ' ನೋ. | (ಅನಂಪು. ೬-೬೮). [ಕೋರ್ಯು (ಆ ಕೊಜಕ್ಕಿ) * -ಇಸ್ಕು) 


ಕೋರಿಂದೆ, ಕೋರಿಂದ (ನಾ). ಸುವಾಸನೆಯುಳ್ಳ ಒಂದು ಜಾತಿಯ 15 
ಗಿಡ; ಚಕ್ರವರ್ತೀ ಸೊಪ್ಪು : “ಜನೀ, ಜತೂಕಾ, ಜನನೀ, ಜತುಕೃತ್‌, 


ಕೋರಿಸ್ಕು (ಕ್ರಿ). (?): ಅನಾದ್ಯ ಮಂತ್ರಾದೇವಾದೇವಿ ಓಂ ನಮೋ 


| ಮದೋನಿವಿಪ ಪರುಪಿ ಕೋರಿಸಿದ ಜೋನಿಮ (ಎಕ. ೫, ಚಿಕ್ಕಬ. ೭-೪; 


ಚಕ್ರವರ್ಶಿನೀ, ಕೋರಿಂದೇ ಗಿಡದ ಪೆಸರು; ಚಕ್ರನರ್ಶಿೀಸೊಪ್ಪು! 1700). [?] 
(ಸಿದ್ಧಾಂತಿ. ೧೨೯) ; “ಸಾರಣಿಗಿಡ, ಮುಳ್ಳುಗಸೆ” (ಅಮರ. ಟೀಕೆ). ಕೋರಿಸೆಟ್ಟಿ, ಕೋರಿಶೆಟ್ಟಿ (ನಾ). ೧. ಹೆಗಲಮೇಲೆ ಕಂಬಳಿಯನ್ನು 
ಕೋರಿಂದ : ಚಿತ್ರಮೂಲ, ಇಪ್ಪೆ, ಪಗಡೆ, ಬಿಳೀಉಬ್ಪಿ, ಳೋರಿಂದ, | ಹೊದೆದು, ವ್ಯಾಪಾರಕ್ಕಾಗಿ ಕೈಚೀಲದಲ್ಲಿ ಸಾಮಾನುಗಳನ್ನು 
ಕಣಗಿಲೆ (ನಮ್ಮನು. ೨೩೮). [-- ತೆಲು. ಕೋರಿಂದೆ, ಗೋರಿಂತೆ] |20| ತುಂಬಿಕೊಂಡು ಸಂಚರಿಸುವ ಲಿಂಗಾಯತ ವರ್ತಕ: “ಬಣಜಿಗ 
ಕೋರಿಕಾಗದ (ನಾ). ಬಟ್ಟಿಯ ಚಿಂದಿಗಳಿಂದ ತಯಾರುಮಾಡಿದ ಗಳಿಕೆಯಲ್ಲಿ ದಾಸೋಹಕ್ಕೆ ಕೊಡುವ ವ್ಮಾಪಾರಸ್ಕ” (ಜಾನಕೋ. ೪೩). 
ಕಾಗದ; ಕತ್ತೆಕಾಗದ : ದಕ್ಷಿಣ ಕರ್ಣಾಟಕದಲ್ಲಿ ಕಾಗದದ ಹಸ್ತಪ್ರತಿ ಕೋರಿಶೆಟ್ಟಿ: ಕೋರಿಕೆಟ್ಟಯ ವೇಷ ಧರಿಸುವೆ ನಾನು ಚೋರತನಳೆ 
ಗಳು ಸಾಹಿತ್ಯ ಕೃತಿಗಳಿಗೆ ಸಂಬಂಧಿಸಿದುವು ಹೆಚ್ಚಾಗಿ ದೊರೆಯುತ್ತಿಲ್ಲ. ಯೆನಗೆ ಜೊತೆಯಾಗು ನೀನು (ಯಚೋರ. ೨೮). ೨. ಚಿಲ್ಲರೆ 
ಉತ್ತರ ಕರ್ಣಾಟಕದಲ್ಲಿ ಆದರೆ ಇವು ಹೇರಳವಾಗಿ ಅಭ್ಯವಾಗಿನೆ. ವ್ಯಾಪಾರಿ: “ಶಿರುಗು ವ್ಯಾಪಾರಿ; ಕೋರಿಸೆಟ್ಟಿ? (112%%ಂಃ. ಇಂಕನಿ). 
ಇದನ್ನು ಕೋರಿಕಾಗದ ಎಂದು ಕರೆಯುವ ರೂಢಿ ಕ [ಕೋರಿ (ಆ ಕೋಜು) + ಸೆಟ್ಟಿ] 
(ಕನ್ನಸಂ. ೪೩). (ಕೋರಿ, (೮. ಕೋಟ್‌) + ಕಾಗದ] ಕೋರಿಹಣ್ಣು (ಬಾ). ಉಪ್ಪುನೇರಳೆ ಹಣ್ಣು : (ಕಿ). 
ಕೋರಿಕುಂದ (ನಾ). ಒಂದು ಸೀಮೆಯ ಹೆಸರು: ಮುಲ (ಕೋರಿ, (ಆ. ಕೋಲಾ) * ಹಣ್ಣು (ಆ ಪರ್ಣ) 


ಸಂಘೇನಾನುಸ್ಟಿತಾಯ ಉರನೂರಾರ್ಹದಾಯತನಾಯ ಕೋರಿಕುನ್ನ 


ಕೋರಿಹಲಗೆ (ನಾ). (ಕರಾ) ಉತ್ತಗದ್ದೆಯಲ್ಲಿ ಬತ್ತದ ಸಸಿಗಳನ್ನು 
ವಿಷಯೇ (ಎಕ. ೫, ಮಾಲೂರು. ೭೨-೨೪; 425). "ಕೊಟ್‌ಕುಂದ | 


ನೆಡುವುದಕ್ಕೆ ಮುಂಚಿ ಅದನ್ನು ಸಮತಟ್ಟಾಗಿ ಮಾಡಿ ಗೆರೆ 


ಸರಾ. [2] |1| ಯೆಳೆಯಲು ಉಪಯೋಗಿಸುವ ಒಂದು ಉಪಕರಣ; ಹಲುಜಿ. 
ಕೋರಿಕೆ "ಕೋಟಃಕೆ? ನೋ. i [ಕೋರಿ (« ಗೋರ್ಕು) * ಹಲಗೆ (೮ ಪಲಗ್ಗೆ).! ತುಳು. ಕೋರಿ 
ಕೋರಿಜವ್ವನ (ನಾ). ಹೊಸತಾದ ಯೌವನ ; ಹೊಸ ಪ್ರಾಯ; ಪಲಾಯಿ, ಗೋರಪಲಾಯಿ] 

ನವಯೌವನ : ಕೊಬ್ಬಿನ ಕೋರಿಜವ್ವನದ ಸೋಂಕಿನ ಮದವುಬ್ಬಿ| | ಕೋರಿಹುಳೆ (ನಾ). ಕಂಬಳಿಯಂತಹ ರೋಮಗಳಿಂದ ತುಂಬಿದ 

ಯೊಸರಿ ಹರಿವಂತೆ ಹಬ್ಬಿದ ಚೆಲ್ವಮಾಸೆಗಳ ಸಾಲುಗಳದೊಂದೊಬ್ಬುಳಿ| | ಮೈಯುಳ್ಳ, ಒಂದು ಬಗೆಯ ಚಿಟ್ಟಿಯ ಮರಿಹುಳು; ಕಂಬಳಿ 

ಸಾಲದೆ ಪತಿಯ (ಭರಚ. ೬-೫೧). [ಕೋರಿ (ಆ ಕುವರಿ) + ಜವ್ವನ] [351 ಹುಳು: ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ . .. ಕೋರೀಹುಳ ಹಾಗೂ 
ಕೋರಿತನ (ನಾ). ಕುಮಾರಿಯಾಗಿರುವಿಕೆ; ಕನ್ಯಾವಸ್ಥೆ;' ಜೊಂಡಿಂಗ ಇವೇ ತುಂಬಿಹೋಗಿವೆಯೆಂದು ನಮ್ಮಾಕೆಯ ಭಾವನೆ 

ಕನ್ನೆತನ: ಕುಂತಿ ಮುನ್ನಾರಾರುಮಜಕಿಯದಂದದಲಿ ಕೋರಿತನದೊಳೀ | (ಇಪ್ಪಕ. ೩೬). [ಕೋರಿ] (ಐ ಕೋಲ) * ಹುಳ (ಆ ಫುಟ)] 

ಕುವರನ ಪಡೆದು ಭಾಗೀರಥಿಯೊಳ್ಳಿಟ್ಟಳು ಗಡಾ (ಕರ್ಣವೃ. ೨-೨೭) | |ಕೋರಿಹೊಲ (ನಾ). ಕೋರಿಗೆ ಕೊಟ್ಟಿರುವ ಹೊಲ; ವಾರದ 

[ಕೋರ್ಕಿ (ಆ ಕುವರಿ) + -ತನ] | ಹೊಲ: ಆ ಜಮಾನ್ನಾರನಿಗೆ ಕೋರಿಹೊಲಗಳಿಂದ ಸಾಕಷ್ಟು ದವಸ 

ಕೋರಿಭಿಕ್ಷ (ನಾ). ಮನೆಮನೆಗೆ ಹೋಗಿ ಧಾನ್ಯವನ್ನು ಬೇಡಿ[40 ಧಾನ್ಯ ಬರುತ್ತದೆ (ರೂಢಿ). 

ತರುವ ದಿನಗಟ್ಟಲೆಯ ವೃತ್ತಿ; ಕೋರಾನ್ನದ ಭಿಕ್ಷೆ: ಸುಮ್ಮನಿರದೇ | [ಕೋರ್ಕಿ (೮ ಕೋಲ್ಕು) * ಹೊಲ (೮ ಫೊಲ)] 

ಏನು? ಪುಗಸಟ್ಟೆ ಕೂಳು, ಕೋರಿಭಿಕ್ಷದ ಸೇವೆ ನಡೆದರೆ ಆಯಿತು! 'ಕೋರು, "ಕೋಜ್ಕು? ನೋ. 


(ಮರಳಿ. ೬೮). (ಆ. ಕೋರ್ಕಿ (ಕೋಟ್ಯು) * ಭಕ್ಷ) | ಕೋರ್ಕು "ಕೋಟ್ಟು: ನೋ. 
ಳೋರಿಮರ (ನಾ). ಒಂದು ಜಾತಿಯ ಮರ: ಕೋರಿಮರೆದ ಎಲೆ! | ಕೊೋರ್ದು (ನಾ). ೧. ಚಿನ್ನ ಅಥವಾ ಬೆಳ್ಳಿಯ ಸರಿಗೆಯ ಜರತಾರಿ 
ಗಳನ್ನು ಕುದಿಸಿ ಪಲ್ಲೆ ಮಾಡಿ (ಬರಗಾಲದಲ್ಲಿ) ತಿನ್ನುವರು. ಇದು 45: ಯಿಂದ ಕೂಡಿದ ರೇಶ್ಮೆಯ ದಾರ: (ಕಿ). ೨. ಸಂಸ್ಥಾನ; 


ಆರೋಗ್ಯವೆಂದು ಹೇಳುತ್ತಾರೆ. (ಕಭಾಗೆ. ೧೨ ಪರಿ). [ಕೋರಿ? * ಮರ] | ಆಧಿಪತ್ಯ ನ (33 [2] 


ಶೋರುಗಾರ 


ಕೋರುಗಾರ (ನಾ). ಕೋರಿನಿಂದ ಹೊಲಮಾಡಿಸುವವನು ; 
ಉತ್ಪನ್ನದ ಭಾಗವನ್ನು ಪಡೆಯತ ಕ್ಸ ವನು: ಈ ಭಕ್ತಿಯ 
ಬೇಸಾಯಗಾರ ಅರಸನಿಗೂ ಕರಕೊಟ್ಟ, ಕೋರುಗಾರರಿಗೂ ಪಾಲು ಕೊಟ್ಟ 
(ಶರಚ. ೮೭). (ಕೋರ್ಕು (ಆ ಕೋಜ್ಯು) ೬ -ಗಾರ (ಆ -ಕಾಜ)) 


ಕೋರುಗುತ್ತಗೆ (ನಾ). ಕೋರುಪಾಲು: ಯಾ ಕಾಲುನೆಗೆ ಉಂಟಾದ | 5 


[ಗೆಡೆ)]ಗೆಯಿಂದ ಬಂದ ಕೋರುಗುತ್ತಗೆಯಲ್ಲದೆ ಫಲಭೋಗವನೂ 
ಚಉಂಡೇಶ್ವರಿ ದೇವರ ಅಮ್ರುತಪಡಿ ನಯಿವೇದ್ಯ ದೀಪಾರಾಧನೆಗೆ 
ಸಲ್ಲಬೇಕು (ಸೌಇಇ. 12-11, ೬೨೭-೨೭ ; 1547). 
[ಕೋರ್ಕು (£4 ಕೋಣ್ಯು) * ಗುತ್ತಗೆ (ಎ ಗುತ್ತಿಗೆ)] 

ಕೋರುಹುಡುಗ (ನಾ). ಪ್ರಾಯದ ಹುಡುಗ: ಬಣ್ಣದ ಒಲ್ಲಿ, 
ಬುಗುಡಿ ಅಂಚಿನ ಪಂಚೆ, ಉಲನ್‌ ಕೋಟುಗಳು ಆಗ ತಾನೆ ಪಿಟಾರಿ 
ಯಿಂದ ಹೊರಬಿದ್ದು ಕೋರುಹುಡುಗರೆನ್ನು ಅಲಂಕರಿಸಿ ದ್ದುವು 
(ಸುವಸಂ. ೪೬). [ಆ ಕೋರೈ (ಆ ಕುವಕ್ಕ) * ಹುಡುಗ] 

ಕೋರೆ, ಕೋರೆ, ಕೋರಾ, (ನಾ). ೧. ಓಕೆ; ಡೊಂಕು; ವಕ್ರತೆ; 
ಸರಳವಿಲ್ಲದಿರುವುದು: ಓರೆಕೋರೆ ಕೆಂಪಾದವವ್ವಾ (ಸರ್ವವ. 
೬೯-೩೭೭) ; ಓರೆ ಕೋರೆಗಳನ್ನು ತಿದ್ದು (ಕಢಿ). ೨. ಮೂಲೆ; 
ಕೊನೆ: ನೀಳ್ದ ಕಣ್ಮಲರ ಕೋರೆಯ ನುಣ್ಣದಿರೆಂಬ ಹೊನ್ನಮಂ ಸೂಸದೆ 
(ರಾಜಶೇ. ೧೦-೯೦). ೩. (ಆಲಂ) ವಕ್ರಸ್ತ್ರಭಾವ; ತುಂಟತನ; 
ದುಷ್ಟಸ್ವಭಾವ: (8). (ಗು). ೪. ಓರೆಯಾದ; ವಕ್ರವಾದ; 
ಸೊಟ್ಟಾದ. "ಕೋರೆಗೊಂಬು', "ಕೋರನೋಟ' ಪರಾ. 
ಕೋರ: ೧. ಪ್ರತಿಪದ್ದಿನದಿಂದುವ ಕಳೆ ಕೋರಂ (ಕುಮುರಾ. ೧೯೪೯). 
ಕೋರಾ: ೪. ಅವರು ಕೋರಾ ರುಮಾಲು ಸುತ್ತಿದ್ದಾರೆ (ರೂಢಿ). [?) 

ಕೋರೈೆ "ಕೋಜಕಿ' ನೋ. 

ಕೋರೆ (ನಾ). ತೋಟದಲ್ಲಿ ಬೆಳೆಯುವ ಒಂದು ಜಾತಿಯ ಗಿಡ್ಕ 
ಅದರ ಹಣ್ಣು; ಗಣಿಕೆ: ತಾರೆಯ ಕೋರೆಯ ನೇರಿಲ ಪೇರಿಲ 
ಜೋರೆಯ ಬೆಳವಲ ಫಲವಿಹುದು (ಕರುಶ್ರಾ. ೫೪); ಪೇರಲ ಇದೆ, 
ಸೀತಾಪೇರಲ ಇದೆ, ಅಪರೂಪಕ್ಕೆ ಕೋರೆ ಇದೆ (ಆಮನಿ. ೩೦). [?) 

ಕೋರ್ಕೆ "ಕೋರ್ಕಾ' ನೋ. 

ಕೋರೆಕಾಗದ (ನಾ). ಬರೆಯದಿರುವ ಕಾಗದ; ಖಾಲಿ ಕಾಗದ : 
ಕೋರೆಕಾಗದ, ಎಲ್ಲಾ ಜಾತೀವು (ಬರಿಯದೆ ಇದ್ದ ಕಾಗದ): ರೀಮ- 
ಗಡ್ಡಿ (ಮುಂಬವ್ಯಾ. ೧೪೮). [ಕೋರೆ (£ ಕೋರ್ಕಾ) * ಕಾಗದ] 

ಕೋರೆಗೊಂಬು (ನಾ). ಹರಿತವಾದ ಕೊಂಬು; ಮೊನಚಾದ 
ಕೋಡು, ದಂತ: ಖಡ್ಗಿಯ ಮುಖಾಗ್ರದೊಳ್‌ ಕೂರ್ನಿಂ 
ನಿಮಿಕ್ಕೊಂದೆ ಕೋರೆಗೊಂಬಿನ ತೆರದಿ (ಶ್ರೀರಾಮಾ. ೬೦೧-೨೦). 

(ಕೋರೈೆ (೮ ಕೋಟ್‌) + ಕೊಂಬ್ಳು) 

ಕೋರೆದಾಡೆ "ಕೋಜಕಿದಾಡೆ' ನೋ. 

ಕೋರಿದಿಂಗಳ್‌ (ನಾ). ವಕ್ರಚಂದ್ರ; ಬಾಲಚಂದ್ರ: ಸೂರ್ಯ 
ಬಿಂಬಂ ಬಡಿದ ರಭಸಳೆ ಮುರಿದ ಕೋಡಿನ ಕೊ €ರೆದಿಂಗಳ್‌ 
(ಶ್ರೀರಾಮಾ. ೬೯೬-೫೦೪). [ಕೋರೆ + ತಿಂಗಳ್‌] 

ಕೋರೆನೋಟ (ನಾ). ಕೊಂಕಾದ ನೋಟ; ಸೊಟ್ಟಾದ ನೋಟ; 
ವಕ್ರದೃಷ್ಟಿ: ಮತ್ತಮಾ ಮತ್ತಕಾಸಿನಿಯರ್‌ , , . ದೇಸಿಯ ಕೋರೆ 
ನೋಟವ ಕೊನರಿಪುದು (ಚಿಕವಿ. ೬-೧೫೭ ಸಾಂಗತ್ಯ). [ಕೋರೈ- ನೋಟ] 

ಕೋರಿಸೇಟಿ (ನಾ). ಓರೆಯಾಗಿ ಸುತ್ತಿದ ಪೇಟ. (ಕೋರೆ; * ಪೇಟ] 

ಹಸೋರೆಮಿಾಸೆ| (ನಾ). ವಕ್ರವಾದ ಕುಡುಮಿತಾಸೆ; ಕೊಂಕುಮಾಸೆ; 
ಓರೆಯಾಗಿ ಹುರಿಗೊಳಿಸಿದ ಮಾಸೆ : ಮೋರೆಯ ಗಂಟಕ್ಸಿ ಕೋರೆ 
ಮಾಸೆಯ ತಿಕ್ಕಿ (ನಲ್ಮಾಂಡು. ೧೩). [ಕೋರೆ * ಮಾಸ್‌) 


| 
| 
| 


35 


ವಿ.೨೪೫ 


ಕೋಲ್‌, 


ಕೋರೆಮಿಾಸ್ಕೆ (ನಾ). ಮೊನಚುತುದಿಯುಳ್ಳ ಮಾಸೆ; ಕುಡಿಮಾಸೆ: 
*ಕುಡಿಮಾಸೆ ೫ (ಜಾನಕೋ. ೪೩). [ಕೋರೈ (ಆ ಕೋಜಕಿ) + ಮಾಸೆ] 

ಕೋರೆರುಮಾಲು (ನಾ). ೧. ಎದುರಿನಲ್ಲಿ ಕುಡಿಬರುವಂತೆ ಕಟ್ಟಿದ 
ರುಮಾಲು. ೨. ಹಣೆಯ ಒಕ್ಕಡೆಗೆ ಓರೆಯಾಗಿ ಬರುವಂತೆ ಕಟ್ಟಿದ 
ರುಮಾಲು, ಮುಂಡಾಸು: (ಕಿ). [ಕೋರೆ ರುಮಾಲು] 

ಕೋರೆಹಲ್ಲು "ಕೋಣಕಿವಲ್‌' ನೋ. 

ಕೋರೈಸು "ಕೋರಯಿಸು' ನೋ. 

ಕೋರ್ಗುಡಿಗೊಳ್‌ (ಕ್ರಿ). ಉದ್ಯೋಗಗೊಳ್ಳು (?): ತಾನುಮತಿ 
ತ್ವರಿತಗತಿಯಿನರಮನೆಯಿಂ ಪೊಜಮಟ್ಟು ನಡೆಯುತ್ತು ಮಲ್ಲಲ್ಲಿ ನೆರೆದು 
ಗುಜಿಗುಜಿಗೊಂಡು ಕೋರ್ಗುಡಿ [ಪಾಠಾ ಕೊರ್ಗುದಿ)ಗೊಳ್ವ ಪುರ 
ಜನಮುಮಂ . . , ಈಕ್ಷಿಸುತ್ತುಂ (ವರ್ಧಪು. ೯-೫೬ವ). ಗ ಇದು 
"ಕೋಳ್ಗುದಿಗೊಳ್‌ ' ಎಂಬುದರ ಅಪಲಿಖಿತವಿರಬಹುದೇ?. 

ಸೋರ್ಜಿ (ನಾ). (ಕರಾ) ಧಾನ್ಯದ ಒಂದು ಅಳತೆ ; ನಲವತ್ತೆರಡು 
ಮುಡಿ: *೪೨ ಮುಡಿಗೆ ಒಂದು ಕೋರ್ಟಿ? (ಕಭಾಗೆ. ೨೯೦); ಸ್ವತಃ 
ಮನೆಯಲ್ಲಿ ಸಾಗುವಳಿ ಮಾಡಿಸಿ ವರುಷಕ್ಕೆ ಒಂದೆರಡು ಕೋರ್ಜಿಗೆ ಕಡಿಮೆ 
ಯಾಗದಂತೆ ಅಕ್ಸಿ ತೆಗೆಯುತ್ತಾರೆ (ಪರಾವ. ೧೮); ಒಂದೂವರೆ ಕೋರ್ಜಿ 
ಅಕ್ಕಿ ದೊರೆಯಬಹುದು (ಹಿಂಕತೆ. ೫೮) ; ನನಗೆ ಅವನು ಹತ್ತು ಕೋರ್ಜಿ 
ಆಸ್ತಿ ಗಳಿಸಬೇಕೆಂದಿಲ್ಲ (ಸ್ವಪ್ನಹೊ. ೮೧). [4 ತುಳು. ಕೋರ್ಟಿ] 

ಕೋರ್ಟು (ನಾ). ನ್ಯಾಯಾಸ್ಥಾನ; ನ್ಯಾಯಾಲಯ : ಗಂಡಿಗೆ 
ಸಾಲವೆ ಗಂಡ ಕೋರ್ಟು ತೀರ್ಮಾನವೆ ಸಾಲದ ಗಂಡನು ಕೋರ್ಟಗೆ 
ಭಂಡನೆ ಗಂಡ (ಇಂಚಾಪ. ೧೭೧-೪೧); ನ್ಮಾ ಯಾಧಿಕಾರಿಯು 
ಕೋರ್ಟು ಬರಖಾಸ್ತೆಂದು ಹುಕುಂಮಾಡಿದನು (ಕಥಾಮಂ. 1%, ೮೫) ; 
ಆ ಬರಹದ ಆಧಾರದ ಮೇಲೆ ಕೋರ್ಟಿನಲ್ಲಿ ವ್ಯಾಜ್ಯಮಾಡಿ ಡಿಕ್ರಿಮಾಡಿ 
ಸಾಲಿಗನ ಸರ್ವಸ್ವವನ್ನು ಸುಲಿದು ಬಿಡುತ್ತಾರೆ (ಕುರುಕಾ. ೩೪). 

[+ *o. court] 

ಕೋಲ್‌, ಕೋಲು, (ನಾ). ೧. ದೊಣ್ಣೆ; ಬಡಿಗೆ; ದಂಡ; ಜಲ್ಲೆ: 
“ವೈಣವಃ, ಲಕುಟಃ, ರಂಭಃ, ದಂಡಃ, ಯಷ್ಟಿಃ- ಈ ೫ ಕೋಲ್‌? 
(ಹಲಾಯು. ೧೨೦-೪೦) ; ಸತ್ತಿಗೆ ಗಗ್ಗರಂ ಕರುಳ ಬಕ್ಕಳೆ. .. ಪಂಚಮ 
ಸ್ವನಂ ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಪಿ ದಳ 
(ಕಾವ್ಯಸಾ. ೫೩೩ ಶೂದ್ರಕ) ; ಕಿಜುಗೂಸು ಕೋಲಂ ಪಿಡಿದು ನಿಮ್ಮಂ 
ಬಡಿಯಲ್ಕೆಂದು ಬಂದೊಡೆ (ವಡ್ಡಾರಾ. ೯೪-೮) ; ಕೇಲಂ ಮಾಡುವ 
ತಿಗುರಿಯ ಕೋಲಂತೆವೊಲ್‌ ಇದ್ದ ದಿಟ್ಟಜಂತ್ರದ ಹೀಲ್‌ ತಳೆದಂತಿ 
ರಾಯ್ತು (ಶಮದ. ೩೯ ಪ್ರಯೋ) ; ಕರ್ವಿನ ಕೋಲೆ ಬಿಲ್‌ (ಕಬ್ಬಿಕಾ. 
೧೬೪); ಸುಂಟಿಗೆಯ ಕೋಲಲಿ ಫೊರಳ್ಳಿ ಕಾಸುತ್ತ (ಬಸಪು. ೧೮-೨೯). 
೨. ಬಾಣ; ಅಂಬು; ಸರಳು: "ಕಣೆಕೋಲ್ಬುಣುಂಬು ಸರಲೆನಲಂಬು” 
(ಶಬ್ದಮಂ. ೪೪); *ಕೋಲ್‌ ಅಂಬಿಗೆ ಪೆಸರ್‌? (ಕಶಸಾ. ೭-೧೧೯); 
“ಕ್ಷೋಲ್‌ಶರಂ” (ಕರ್ಣಾನಿ. ೭); ರಣಮುಖದುಳ್ಳ ಕೋಲಂ ನೆರಿ 
ಯರ್ಕ್ಯ್ಯುಮನಿನ್ನ್ಮಗುಣನ್‌' (ಎಕ. ೫1, ಚಿತ್ರದು. ೪೩-೨; 500) ; 
ಸುಟ್ಟಿ ಪುವೆನೆ ನೆಗೆದುವೆ ಕೋಲ ಪೊಗೆಯುಮಂಬಿನ ಕಿಡಿಯುಂ 
(ಹಂಪಭಾ. ೧೨-೧೮೭) ; ಅಂತೆಚ್ಚ ಕೋಲಿಂ ಮುನ್ನಮೆ ಸುರುಳ್ಹುರುಳ್ಹು 
(ಪಂಚತಂ, ೧೨೮-೮) ; ಕೋಲ್ಲಳ ಕವಿಸುವಂದವಿದೊ ಳ್ಳಿ ತು 
(ಕುವ್ಶಾದ್ರೋ. ೧-೬೨)- ೩. ಅಳತೆಗಾಗಿ ಬಳಸುವ ಕಡ್ಡಿ; ಅಳತೆಯ 
ಕಡ್ಡಿ: ಊರ ಈಶಾನ್ಮದ ದೆಸೆಯೊಳಿಟ್ಟಿಗೆ ಬಟ್ಟಿಯಿಂ ಬಡಗಲು ಕುಜಾತ 
ಕುಂಟಿಯ ಕೆೋಲೊಳ್ಬನ್ನೆರಡು ಮತ್ತರ್ಕೆಯ್ಯುಂ (ಸೌಇಇ. 21-1, 
೮೨-೧೭ ; 1049); ಹಿರಿದಪ್ಪ ಕೋಲ್ಲಳಿಂದಂ ಹಿರಿದೆನಿಸಿದ ಕೊಳಗದಿಂದ 
ಮುಂ ತಾಂ ಕೊಂಡಂತಿರೆ ಪೆರರ್ಗೆ ಕುಡಿಸಿ (ಸಮಪ. ೫-೪೮); 


ಕೋಲ್‌, 


ಕೋಲು, : ೧. ಕಿಚ್ಚಿನಲ್ಲಿ ಕೋಲ ಬಯ್ದಿಟ್ಟಿಂತಿರಬೇಕು(ಬಸರ೯೨೮); 
ಕಬ್ಬಿನ ಕೋಲು ಬಡವೆ (ಮೋಹತ. ೩೫-೪೨); ಹಾವು ಸಾಯಬಾರದು 
ಕೋಲು ಮುರಿಯಬಾರದು (ಗಾದೆ). ೨. *ಕೋಲುಂ ಸರೆಲ್‌ ಫುಣ್ಣು 
ಮೇಣ್‌ ಕಣೆಯೆನಲ್ಕಂಬಕ್ಕು” (ಕಬ್ಬಿಕ್ಕೆ. ೩೯); ಗಣಯ ಕಟ್ಟದ 
ಕೋಲು ಗುರಿಯ ತಾಕಬಲ್ಲುದೆ (ಮಡಿಮಾ. ೪೪), ಪಾರ್ಥನ ಕೋಲುಗಳ 
ನೆಜಕಿ ತಣಿದು ತೀವಿದೆನಂಬಿನಲೆ ನಭವ (ಕುವ್ಕಾಕ. ೧೪-೧೭) ; ಕೋಲು 
ಹೆಣನೊಂದಾಗಿ ಬೀಳು (ತೊರರಾ. ೫-೩೫-೩೮). ನಿ. ಈ ಮಳಿಗೆಯಲಿ 
ಕೋಲು ಕೊಳಗ ಸಕಲ ಸಾಮ್ಯವೆಬ್ಲವೂ (ಕಣ. 1, ೩೦-೬೩; 1222). 
(ದೇ. ॥ ತಮಿ. ಮಲ. ಕೋಲ್‌; ತುಳು. ಕೋಲು; ತೆಲು. ಕೋಲ) 
ಕೋಲ್ಕ್‌, ಕೋಲ್ಕು, ಕೊಲ್‌, (ಗು). ಉದ್ದವಾದ ; ನೀಳವಾದ; 
ದೀರ್ಫವಾದ. "ಕೋಲ್ವಲೆ'” ಪರಾ. ಕೋಲ್ಕು: (೪). 
ಕೂಲ್‌, : (ಕಿ). [ಆ ಕೋಲ್ಡ್‌] 
ಕೋಲ್ಕ್‌ ಕೊಲ್‌, (ನಾ). ೧. ಸೇರಿಸುವಿಕೆ; ಕೂಡಿಸುವಿಕೆ : (8) 
೨. ನೀರನ್ನು ದಾಟುವ ಸಾಧನ; ತೆಪ್ಪ; ತೇಲುವೆ; ದೋಣಿ. 
"ಹಟ್‌ಗೋಲ್‌? ಪರಾ. ಕೊಲ್ಕ್‌, "ಪಜುಗೊಲ್‌ ', "ಹಣು 
ಗೊಲ್‌ ಪರಾ. 


[ದೇ. 1 ತಮಿ. ಕೋಲ್‌, ಕೋಲ; ಮಲ. ಕೊಲ; ತೆಲು. 
ಕೋಲ. / ಸಂ. ಕೋಲ] 
ಕೋಲ, (ನಾ). ೧. ಅಲಂಕಾರ; ಶೃಂಗಾರಮಾಡುವುದು; 


ರಂಗವಲ್ಲಿಯ ಸಿಂಗಾರ. "ಕೋಲಕಾರಳೆ' ಪರಾ. ೨. (ಕರಾ) 
ಭೂತಗಳಿಗೆ ಸಲ್ಲಿಸುವ ಸೇವೆ, ಹರಕೆ, ಉತ್ಸವ: ಮಲೆಯ 
ಕಡವಳ ಬಂದು ಹುಲಿಯಾಗಿ ಕಾಡುವಂ ಸಲಿಸದಿರೆ ಕೋಲಮಂ 
(೪9ಲೂರ. ೭೯-೧೪೮) ; ವರ್ಷ ವರ್ಷ ದೈವಗಳಿಗೆ ಕೋಲನೆಂಬ ಉತ್ಸವ 
ಮಾಡ್ಕಾರು. ಕೋಲಕ್ಕೆ ಗಡಿಗೆ ತುಂಬ ಹೆಂಡ ಕೊಟ್ಟಾರು 
(ತುಳುನಾ. ೫೪) ; ಮರುದಿನವೆ ಆ ಭೂತಕ್ಕೆ ತಾನು ಹೊತ್ತ ಹರಕೆಯ 
ಕೋಲವನ್ನು ಮಾಡಿಸುವಂತೆ ಮಾಡಿದ್ದಳು (ಕೈಮಾಂಸ. ೧೧೭); 
ಆದಕ್ಕಾಗಿ ನಮ್ಮ ಮನೆಯ "ಕಲ್ಕುಡ, ಕಾಳಮ್ಮ, ಕಲ್ರುಟ್ಟ' ಭೂತಗಳಿಗೆ 
. ಒಂದು ಕೋಲ ಕೊಡುತ್ತೇನೆ (ಸರಾವ. ೮೫). &. (ಕರಾ) ಭೂತದ 
ವೇಷವನ್ನು ಕಟ್ಟಿದವನು ಮಾಡುವ ಕುಣಿತ; ಭೂತನರ್ತನ: 
ಈ ಭೂತಾರಾಧನೆಯು "ಕೋಲ? (vil Dane), "ನೇಮ'ಗಳ 
ರೂಪದಲ್ಲಿ ಬಹು ವಿಜೃಂಭಣೆಯಲ್ಲಿ ಹಿಂದಕ್ಕೆ ನಡೆಯುತ್ತಿತ್ತು 
(ಶುಳುನಾ. ೨೫೨) ; ಇತ್ತಣ ಕಡೆಗಳಲ್ಲಿ ಭೂತಗಳ "ಕೋಲ' ಎಂಬ 
ನರ್ತನವನ್ನು ಭೂತಭಕ್ತರು ಮಾಡಿಸುತ್ತಾರೆ (ಪಾರ್ತಿಸು. ೪೫); ಆಕೆ 
ಒಂದು ಭೂತದ ಕೋಲ ನೋಡಲು ಹೋಗಿ, ಅದರ ಫೋಟೋವನ್ನು 
ತೆಗೆದು ಬಂದಳಂತೆ (ಯಕ್ಷಟ. 1೪, ಮುನ್ನುಡಿ). ೪. ನಟನೆ; 
ಸೋಗು; ವೇಷ: ಕಾಲಕ್ಕೆ ತಕ್ಕ ಕೋಲ (ಗಾದೆ). ೫. ಒಂದು 
ಬಗೆಯ ಸಾರ್ವಜನಿಕ ಮೆರವಣಿಗೆ: (8). ೬. (ಕರಾ) ವಿಚಿತ್ರ 
ವಾದ ವೇಷ; ಒಯ್ಯಾರ: ಆ ಹೆಣ್ಣಿನ ಕೋಲ ನೋಡಿ ಸಾಕಾಗಿ 
ಹೋಯಿತು (ರೂಢಿ). 

(ದೇ. | ತಮಿ, ಮಲ. ತೆಲು. ಕೋಲ; ತುಳು. ಕೊಲೊ] 
ಕೋಲ್ಕ, ಕೋಳ್ಕ (ನಾ). ೧. ಕಾಡುಹಂದಿ; ವರಾಹ: *ವರಾಹಃ, 
ಸೂಕರಃ, ಫೃಷ್ಟಿಃ, ಕೋಲ. ..ಕ್ರೋಡಃ, ಭೂದಾರಃ-೧೨ ಕಾಡುಹಂದಿ” 
(ಸಿದ್ಧಾಂತಿ.೧೩೪); ಇರೆ ಗುಹಂ ಗಂಗಾತಟಮೊಳೆ ತತ್ಕೋಲನಂ ಹರಿಸಲದ 
ಆ್‌ಂದಲ್ಲಿ ಸೂಕರಾರೋಹಮೆಂಬುರು ತೀರ್ಥಮಿಪ್ಪುದು (ಪದ್ಮರಾ- 
೧೦-೧೪೦). ೨. ತೆಪ್ಪ; ಹರಿಗೋಲು : *ಉಡುಪಂ, ಪ್ಲವಃ, ಕೋಲಃ-೩ 
ತೆಪ್ಪದ ಹೆಸರುಗಳು; ಅಂದರೆ ಹರಿಗೋಲು” (ಸಿದ್ಧಾ ೦ತ. ೬೦). 


೨.೨೪೬ 


ಕೋಲಚಾರಿ 


೩, ಒಂದು ಜಾತಿಯ ಮರ್ಕ ಎಲಚಿ: “ಕೋಲಂ ಕರ್ಕಂದು 
ಬದರಿ ಕೋಲೀನಾಮಂ? (ವಸ್ತು ಕೋ. ೩೪-೧೧); *ಎಲಚಿಹಣ್ಣು ; 
ಬೋರೆಹಣ್ಣು?' (ಅಮರ. ಟೀಕೆ). ೪. ಕರಿಮೆಣಸು. "ಕೋಲದಲ' 
ಪರಾ. ಕೋಳ್ಕ: ೧. “ಕೋಳ, ಕ್ರೋಡಃ . . : ಫೃಷ್ಟಿಃ, ಕಿರಿಃ 
3 -ಈ ೮ ಹಂದಿ” (ಹಲಾಯು. ೩೮-೭೩). ೨. ಕೊರ್ಬಿರ್ದ ಕೋಳನಂ 
ಕೊಂದ ಸೊಡ್ಡಾಳನಂ ಭಜಿಪ ಭೂಪಾಳನಂ ಸತ್ಮೇಂದ್ರ ಚೋಳನಂ 

ಫೊಗಳಲಳನೆ (ಭಾವಟಿಂ. ೨-೧೬). [Xಂ.] 
ಕೋಲಂಬಕ (ನಾ). ವೀಣೆಯ ತಂತಿ, ಹೆರಳ್ಕು ಮೊದಲಾದ 
ಶರೀರ : ಕೋಲಂಬಕಃ - ಅಸ್ಕಾಃ, ಕಾಯಃ - ವೀಣೆಯ ತಂತಿ, ಹೆರಳು 

10] ಮೊದಲಾದ ಶರೀರದ ಹೆಸರು” (ಸಿದ್ಧಾಂತಿ. ೫೪). [ಸಂ.) 
ಕೋಲಂಬು (ನಾ). ಬಾಣದ ಪ್ರಭೇದಗಳಲ್ಲೊಂದು; ತುದಿಯಲ್ಲಿ 

ಕವಲಿಲ್ಲದೆ ದಂಡಾಕಾರದ ಉದ್ದವಾದ ಬಾಣ (?) : ನೊಟಂಬ 
ವಾಡಿಯಯ್ಯಪ್ಪಟೇವನ ಮಗನಪ್ಪಣ್ಲಿೆಗನ್‌ ಪರಿಬನ್ನು ಪಡುಗಲ್ಲ 
ಮುತ್ತಿದೊಡೆ [ಕೋಶ ಲಂಬು ಪಾಟಾದೊಡೆ (ಸೌಇಇ. 1-1, ೫೮-೯; 

13 10ನೆಯ ಶತ) ; ಮುಗಿಲ ಬಣ್ಣದ ಪಕ್ಷಿ ಮಗನ ಕೈಯರಗಿಳಿ ಗಗನದ 

ಕೋಲಂಬಿನಲ್ಲಿ ಸ್ವಪ್ನದ ನಿಲವನು ತೆಗೆದೆಚ್ಚವನಾರೊ (ಅವಡಂ. ೯-೩೪). 
[ಕೋಲ್ಡ್‌ + ಆಂಬ್ಯು) 

ಕೋಲಕ (ನಾ). ೧. ಒಂದು ಪರಿಮಳದ್ರವ್ಯ ಅಥವಾ ಆ ಪರಿಮಳ 
ದ್ರವ್ಯದ ಗಿಡ; ತಕ್ಕೋಲ: *ಕೋಲಕಂ, ತಕ್ಕೋಲಕಂ ಕೋಶ 
ಫಲಂ -೩ಿ ತಕ್ಲೋೋಲದ ಗಿಡ, ತಕ್ಟೋಲದ ಬೊಂಕೆ, ತಕ್ಕೋಲದ ಫಲ, 
ಪರಿಮಳದ ಚಕ್ಕೇಮರಗಿ (ಸಿದ್ಧಾಂತಿ. ೧೮೦). ೨.ಕರಿಮೆಣಸಿನ ಕಾಳು: 
“ಕೋಲಕಂ, ... ಧಾರ್ಮಪತ್ತನಂ ೭ ಮೆಣಸು ಕಾಳಿನ ಹೆಸರುಗಳು * 
(ಸಿದ್ಧಾಂತಿ. ೨೪೪), [ಸೆಂ.] 

ಕೋಲಕಟ್ಟು "ಕೋಲಗಟ್ಟು' ನೋ. 

25, ಕೋಲಕಾರಳೆ (ನಾ). ಅಲಂಕಾರಕ್ಕಾಗಿ ಹಾಕಿದ ಕಾರಣೆ: ವೈದ್ಮ 
ನಾಥ ಧ್ಮಾನಕ್ಕೂ ಓದಿಗೂ ಕುಳಿತುಕೊಳ್ಳುವ ಜಾಗ ಕೋಲಕಾರಳೆ, 
ರೇಶಿಮೆವಸ್ತ್ಯ ಹಾಕಿದ ಮಣೆಗಳಿಂದ ಅಲಂಕಾರವಾಗಿದ್ದುವು 
(ಸುಖವಿ. ೮೮). (ಕೋಲ, * ಕಾರಳೆ (೮ ಕಾರಣೆ)] 

ಕೋಲಗಟ್ಟು, ಕೋಲಕಟ್ಟು (ಕ್ರಿ). ೧. (ಕರಾ) ಭೂತದ ಉತ್ಸವ 
ಕ್ಕೋಸ್ಕರ ಭೂತದ ವೇಷವನ್ನು ಕಟ್ಟು. ೨. (ಆಲಂ) ಸೋಗನ್ನು 
ಹಾಕಿಕೊಳ್ಳು ; ನಟಿಸು; ವೇಷಕಟ್ಟು: ಎರಡರಿಂದಲೂ ಪಂಪ 
ನೆಂದರೆ, ಗುರಿಗೊಳ್ಳಲಾರದ ವಸ್ತು ರಚನೆಗಿಳಿದು ಕಾಲ ಬಂದಂತೆ ಕೋಲ 
ಗಟ್ಟುತ್ತಿದ್ದವನು ಎಂದೇ ಹೇಳಿದಂತಾಗುವುದು (ನಾಡೋಜ. ೧೯೩). 
ಕೋಲಕಟ್ಟು; ೧. ನೀನು ಮನೆಗೆ ಬಂದಾಗ ಕೋಲಕಟ್ಟದ ಮಲೆ 
ಯನ ಹಾಗೆ ಕೆಂಪಾಗಿದ್ದೆ (ನಡೆದಾ. 11, ೧೧೩೭). [ಕೋಲ್ಕ + ಕಟ್ಟು] 

ಕೊಲಗಾರ "ಕೋಲ್ಲಾಅ' ನೋ. 

ಕೋಲಚಾರಿ (ನಾ). [ನಾಟ್ಯ] ಒಂದು ನೃತ್ಯಭೇದ; ಕುಣಿತದಲ್ಲಿ 
ಒಂದು ಬಗೆ: ವಡಿ ತಪ್ಪಡೆ ಕೋಲಚಾರಿಗಳಿಂದ ಜಕ್ಕಡಿ ಮೆಜಕಿದುವು 
ದೇವಾಲಯದಿ (ಮೋಹತ. ೧೮-೭) ; ಅನುಗೊಳಿಸಿ ಚಿಂದು ಜಕ್ಕಡಿ 
ಕೋಲಚಾರಿಗಳ” ಮೊನೆಗಾಲ್‌ ಕಳಾಸ ಕೈಮರೆ ತಿವುಡೆ ಮಡುಹು 
ಮುಳ್ಳನಿತು ಭೇದಂಗಳಿಂ ನರ್ತಿಸುವ ನೃತ್ಯದಬಲಾಜನಂ ಕಣ್ಣೆಸೆದುದು 
(ಚೆಬಪು. ೨-೨೯); ಮೆಜಕಿನಂಗ ಪ್ರತ್ಯಂಗೋಪಾಂಗ ಬಹುಚಾಳಿವರೆದೇ%೬ಿ 
ಕೋಲಚಾರಿಗಳ , . . ಬಿರುದಿನ ನಾಟ್ಯವಾಡಿದರು (ಕಂನವಿ. ೮-೬೩) ; 
ಆ ನರ್ತಕಿಯರಿಗೆ,.. ಕೋಲಚಾರಿ, ಅಂಗಹಾರ, ಮಂಡಲ, ಕರಕ್ಷೇತ್ರ 
ಎಂಬುನವೆಲ್ಲ ಚೆನ್ನಾಗಿ ಗೊತ್ತಿಯ್ಲವು (ಕರ್ಣಾಜ. ೧೬೮). 

[ಕೋಲ + ಚಾರ್ಮಿ] 


30 


ಕೋಲಣಿ 


ಕೋಲಣಿ (ನಾ). ಅಣ್ಣೆಹೂವು; ಬಾಲೆ ಬೋಳಿಯು ಹೊಲ್ಲ ಮಾಲೆ 
ಕೋಲಣಿ ಹೊಲ್ಲ ಕಾಲವಾಜರಲಿ ಉನ್ಮುಳಿಪ ಬೇಸಗೆಯ ಕಾಲವೇ 
ಹೊಲ್ಲ (ಸರ್ವಜ್ಞ. ೧೩೬೭). [ಕೋಲ್ಡ್‌ * ಅಣ (ಆ ಅಣ್ಣೆ)] 

ಕೋಲಣ್ಣ (ನಾ). (ಚಾಟಿಯ) ಕೋಲನ್ನು ಕೈಯಲ್ಲಿ ಹಿಡಿದಿರುವ 
ಹಿರಿಯ; ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಗುರು; ಮಾಸ್ತರ; 
ಶಿಕ್ಷಕ: ಸಣ್ಣವರುಗಳನೋದಿಸುತಿರ್ದ ಕಸೆಯ ಕೋ ಲಣ್ಣ ಗಳ 
ಚೌಪದಿಗವಿತೆ ಬಣ್ಣಗಂಬಿಯ ಪುಸ್ತಕ ಲಿಖಿತಜ್ಞರು ಕನ್ನಡಕವ 
ತಾಳ್ಡಿಹರು (ಮೋಹತ. ೩-೪೧). [ಕೋಲ್ಡ್‌ + ಅಣ್ಣ್ಮ) 

ಕೋಲದಲ (ನಾ). ೧. ಮೆಣಸಿನ ಬಳ್ಳಿಯ ಎಲೆ. ೨. ಒಂದು 
ಬಗೆಯ ಸುಗಂಧದ್ರವ್ಯ : (ಕ). [ಕೋಲ್ಕ + ದಲ] 

ಳೋಲಪೊನ್ನೆ (ನಾ). ನರಿಹೊನ್ನೆಗಿಡ: *ಪೃಶ್ನಿಸರ್ಣೀ, ಪೃಥಕ್ಟರ್ಣೇ, 
ಚಿತ್ರಪರ್ಣೀ, ಅಂಬ ಪರ್ಣಿಕಾ, ೪ ಕೋಲಪೊನ್ನೆ ಎಂಬುವದು, ನರಿ 
ಹೊನ್ನೇಗಿಡ (ಸಿದ್ಧಾಂತಿ. ೧೧೭). [ಕೋಲ್ಯ + ಪೊನ್ನೆ] 

ಕೋಲಬಲಿ, ಕೋಲಬಳಿ (ನಾ). ಸೈನ್ಯದ ಪ್ರಭೇದ; ದಂಡಿನ 
ಪಂಗಡ: ಅಂಣ ತಂಮಂದಿರು ತಮ್ಮೊಳೆ ತಾಣ ಮಾಗೀಕೊಂಡ ಕದನ |1 
ದಲಿ ನಗಿರೆಯ ಎರಡು ಕೋಲಬಲಿ (ಕಇ. 1, ೬೧-೯; 1471). 
ಕೋಲಬಳಿ: (ವೊಡೆ]ಯರ ಎರಡು ಕೋಲಬಳಿ ಸಹ ಹುಗಿಲಿ ಒತ್ತಿದಲಿ 
ಉಭಯನ [ಹಸ] « ಡವ (ಕಇ.1, ೬೧-೧೬ ; 1471); ತಮ್ಮ ಸಮಸ್ತ - 
ಎರಡು ಕೋಲಬಳಿ ವೀರಪರಿವಾರ ಸಹವಾಗಿ ದಂಡೆತ್ತಿ ಹೋದಲ್ಲಿ 
(ಕಇ. 111-1, ೨೮-೭ ; 1330). [?] 

ಕೋಲಬಳಿ "ಕೋಲಬಲಿ' ನೋ. 

ಕೋಲಮಾಡಿಸು (ಕ್ರಿ). ೧. (ಕರಾ) ಅಲಂಕರಿಸಿಕೊಳ್ಳುವಂತೆ 
ಮಾಡು; ಸಿಂಗರಿಸುವಂತೆ ಮಾಡು. ೨. ಭೂತೋತ್ಸ ನವನ್ನು 
ನಡೆಯಿಸು; ಭೂತದ ವೇಷಧಾರಿಯನ್ನು ಕುಣಿಸು : ಕಲ್ಕುಡನಿಗೆ 
ವಿಜೃಂಭಣೆಯಿಂದ ಕೋಲಮಾಡಿಸಿ (ಕುಡಿಕೂ. ೪). 

([ಕೋಲಮಾಡು + -ಇಸ್ಕು] 

ಕೋಲಮಾಡು (ಕ್ರಿ). ೧. (ಕರಾ) ಅಲಂಕಾರಮಾಡು; ಸಿಗಿ 
೨. ಭೂತಗಳೆ ಉತ್ಸವವನ್ನು ಮಾಡು. "ಕೋಲಮಾಡಿಸು 
ಸರಾ. ಕೋ + ಮಾಡು] 

ಕೋಲಮುಕ್ಕ (ನಾ). ಒಂದು ಮರದ ಹೆಸರು: 
ಗುದ್ದೆಲಿಸಿದಪುದೆಂಬುದು ... ನಿಕೋಲ॥ - ಕೋಲಮುಕ್ಕ ನಮರೆಂ ? 
(ಕಾಶಕೃ. ೪೪). [?] 

ಕೋಲಮುರಕ 'ಕೋಲುಮುರುಕ' ನೋ. 

ಕೋಲಮುರಕನ ತೋಟ (ನಾ). ಒಂದು ಬಗೆಯ ಔಷಧಿ ಸಸ್ಯ 


*ಕೋಲತೀತಿ 


ಕೃ ಸ್ನಾಜಿನ ಪರೀವೃ ತೆಂ ಕೋಲ [ಪಾಠಾಂ. ಕಾ ಸುತ 
ಧನುರ್ಧರನುಜ್ಜ್ವ ಲ ಕುಸುಮಧರಂ ದುರಾಸದಂ ಸಿಂಹಮಧ್ಯಮದ್ರೇ 
ಳ್ಳಾಣಂ (ಜಾತಕ ೧೯-೧೪). [ಕೋಲ್ಕ* ಮೂಗು, + -೮,] 
ಕೋಲರಗು (ನಾ). ಮುದ್ರೆಹಾಕಲು ಸಿದ್ಧ ಗೊಳಿಸಿದ ಅರಗಿನ 
ಕಡ್ಡಿ; ಮುದ್ರೆ ಒತ್ತು ್ರವುದ್ಕಾಗಿ ಬಳಸುವ" ಕಡ್ಡಿ ಅರಗು: (8). 
"ಕದ್ದಿಯರಗು. ' ಪರಾ. (ಆ ಕೋಲ್ಡ್‌ ಆರಗ್ಳು] 
ಕೋಲಲಬು (ನಾ). ಒಂದು ಬಗೆಯ ಜೊಂಡು ಹುಲ್ಲು: (8). 
(ಕೋಲ್‌ + ಅಲಬ್ಯು) 


| 

50 

ಅಮರಬಳ್ಳಿ, ಕೋಲಮುರಕನ ತೋಟ, ,. ಇವು ಯಾವಾಗಲೂ ಹಸಿ |35 
ಯವೇ ಉಪಯೋಗಿಸಲ್ಪಡಬೇಕು (ಗೃಹವೈ. ೨). 

[ಆ ಕೋಲು, (ಆಂ ಕೋಲ್‌ 1)*ಮುರುಕ,(« ಮುಲುಕ್ಸ)4 ತೋಟ) 

ಕೋಲಮೂಗ (ನಾ). ಹಂದಿಯಂತೆ ಮೂಗುಳ್ಳವನು: ತುರಗಾಕೃತಿ 


೨೨೪೭ 


40 


ಕೋಲಾಡ್ಕು 


| ಕೋಲವ (ನಾ). ಉದ್ದವಾದ ಕರಿಮೆಣಸು ; ಹಿಪ್ಪಲಿ: *ಬಂಗರಳಿ 
ಹೆ.ನೆ ಹೀಲನಕ್ಕಂ ಕೋಲೆ ಕೋಲವಂ [ಪಾಠಾಂ. ಕಂ]? 
(ಮಂಗರಾ. ೩೬-೧೭). [ಸಂ.) 
ಕೋಲವಲ್ಲಿ (ನಾ). ಗಜಹಿಪ್ಪಲಿ: *ಕರಿಸಿಪ್ಪಲೀ, ಕಪಿವಲ್ಲೀ, 
ಕೋಲವಲ್ಲೀ, ಶ್ರೇಯಸೀ, ವಸಿರಃ - ೫ ಗಜಹಿಪ್ಪಲೀ ಹೆಸರುಗಳು” 
(ಸಿದ್ಧಾಂತಿ. ೧೧೭). [ಸಂ. ಕೋಲವಲ್ಲೀ) 
ಕೋಲಸಂಪಿಗೆ (ನಾ). ಒಂದು ಬಗೆಯ ಸಂಪಿಗೆ; ಉದ್ದವಾದ 
ಸಂಪಿಗೆ: “ಹೇಮಪುಷ್ಪಕ - ಕೋಲಸಂಪಿಗೆ ಹೂವು” (ಗಂಗಾಮೆ. ೩೫೩); 
ಪುಸ್ಪ ವೃಕ್ತುಗಳಲ್ಲಿ ದೊಡ್ಡ ವೃಕ್ರಗಳಾಗತಕ್ಕ ಸುಂದರ ಪುಸ್ಪಗಿಡಗಳು 
ಸಂಪಿಗೆ, ವನಸಂಪಿಗೆ, ನಾಗಸಂಪಿಗೆ, ಕೋಲಸಂಪಿಗೆ. . . ಇವುಗಳೆಲ್ಲ 
ಬೀಜಗಳಾಗಿವೆ (ಕೃಷಿಷ್ರ. ೨೦೦). 
[5 ಕೋಲ್‌, * ಸಂಪಿಗೆ) 
ಕೋಲಳವಿ (ನಾ). ಬಾಣದ ಸಾಮರ್ಥ್ಯಕ್ಕೆ ಒಳಗಾಗುವಷ್ಟು 
ದೂರ: ಎಚ್ಚನವರವರೆಚ್ಚ ಬಾಣವ ಕೊಚ್ಚಿ ದನು ಕೋಲಳವಿಗೊಡ್ಡಿದ 
ನಿಚ್ಚಟರ ನೀಗಿದನು (ಕುವ್ಯಾಕ. ೧೫-೨೨). 
[ಕೋಲ್ಡ್‌ + ಅಳವಿ] 
ಕೋಲಳವಿಗೊಳ್‌ (ನಾ). ಬಾಣ ಯುದ್ಧಕ್ಕೆ ತೊಡಗು: ನಿನ್ನವರು 
ಮಸಗಿದ ಕಡಲವೊಲು ಬಲುದವಕಿಗರು ಕೋಲಳವಿಗೊಂಡರು ಕೋಡ 
ಕೈಗಳಲಿ (ಕುವ್ಮಾಕ. ೧೫-೧೬). [ಕೋಲಳವಿ * ಕೊಳ್‌] 
| ಕೋಲಾಕೋಲಿ (ಕ್ರಿ). ಬಾಣಗಳ ಯುದ್ಧ: ಕೋಲಿಂ ಕೋಲಿಂ 
ಪೊಯ್ವುದಾವ ಯುದ್ಧದೊಳದು ಕೋಲಾಕೊ ಲಿ (ಶಬ್ದಾನು. 
೩೧೨ ಪ್ರಯೋ). "ಕೇಶಾಕೇಶಿ? ಪರಾ. 
(ಕೋಲ್ಡ್‌ * ಕೋಲ್‌, + ಇಣ್ಯ 
ಕೋಲಾಟ (ನಾ). ೧. ಕೋಲುಗಳನ್ನು ಹೊಯ್ಯುತ್ತ ಸೇರಿ 
ಮಾಡುವ .ಒಂದು ಬಗೆಯ ಆಟ; ಕೋಲುಹಾಕುವ ಆಟ, 
—ಕುಣಿತ: ಅಂತೆರಡುಂ ಬಲದ ದಲಂಗಳ್‌ ಕೋಲಾಟಮಾಡುವಂತೆ 
ಕಿಜಚಿದಾನುಂ ಬೇಗಂ ಕಟ್ಟುಪೊಟ್ಟಿಂದು ಕೋಲ್ಕುಟ್ಟ . ಕಾದಿ 
(ಪಂಪಭಾ. ೧೦-೮೦೦); ಕೋಲಾಟವನಾಡಲ್‌ ಕೆಲರಾಟಂದು ವಿನೋದದೆ 
ಕನಕದಂಡಮಂ ಪಿಡಿಡೆಸೆದರ್‌ (ಜಗವಿ. ೫-೧೨); ವನಿತೆಯರಧಿಕ 
ಸಂಭ್ರಮದೆ ಕೋಲಾಟವ ಜನಪನೋಲ ಗದೊಳಾಡಿದರು 
(ಕಂನವಿ. ೮-೩೧); ನಮ್ಮ ದೇಶದಲ್ಲಿ ಖುತುಸಂಬಂಧವಾದ . 
ಹಲವು ನಾಟ್ಮಪದ್ಧತಿಗಳಿವೆ. ಉದಾಹರಣೆ- ಕುಮ್ಮಿ, ಕೋಲಾಟ, 
ಸುಗ್ಗಿಯ ಕುಣಿತ ಮುಂತಾದವು ದಕ್ಷಿಣಭಾರತದವು (ಭಾರದ. ೫೬೫). 
೨. ಬಾಣಗಳಿಂದ ಮಾಡುವ ಕಾದಾಟ: ಕಣೆಕಣೆಗಳಾಟದಲಿ ಶರ 
ಖಂಡಣೆಯ ಕೋಲಾಟದಲಿ ಖಣಿಖಣಿಖಣಿಲುಖಣಿಲೆನೆ ಮಸಗಲೆಚ್ಚಾಡಿ 
ದರು ಚಳಕದಲಿ (ಕುವ್ಯಾಅ. ೭-೫೦); ಕೋಲಾಟಿಮನೇವೇಟಕ್ತಿಂ 
(ಅದ್ಭುತ. ೪೯-೧೭). [ಕೋಲ್ಡ್‌ + ಆಟ] 
ಕೋಲಾಟಕ (ನಾ). ೧. ಕೋಲಾಟವನ್ನು ಆಡುವವನು; ಡೊಂಬ. 
೨. ಬಿಲ್ಲುಬಾಣಗಳಿಂದ ಯುದ್ಧಮಾಡುವವನು : ಗೆಲ್ಲ ಸೋಲದ 
ಮತ್ಸರ ಕೋಲಾಟಿಕರಿ (ಪಾಕಾಂ. ಕೋಲಾಟಣಾರೆ, ಕೋಲಾಟಕ, 
ಕೊಲ್ಲಟಿಗಂ]ಗಲ್ಲದೆ ಶಿವಭಕ್ತರಿಗುಂಟಿ ಆಯ್ಕಾ (ಚನ್ನನ. ೩೬೦). 
[ಕೋಲಾಟ + -ಕ್ಕ) 
RS ಆಟವ ತಟ 
ವನ್ನೆಸಗು : (8). [ಕೋಲ್ಕು (೮. ಕೋಲ್ಡ್‌) ೬ ಆಡು] 


4 | ಕೋಲಾಡ್ಕು (ನಾ). ಗಿಡ್ಡ ಆಡು; ಕುಳ್ಳ ಮೇಕೆ: “ಕೋಲಾಡು- 


ಕುಂಯ್ಯಾಡು” (ಜಾನಕೊ. ೪೩). (ಕೋಲು? + ಆಡ್ಕು) 


ಕೋಲಾರ 


ಕೋಲಾರ (ಗು). ೧. ಕೆಳದರ್ಜೆಯ; ಕೇಳುಮಟ್ಟದ; ಕೀಳು 
ತರದ: ತಿಗಳನ ಕುದುರೆ 'ದೇಶದ್ದು 'ತುರುಕನ ಕುದುರೆ ಕೋಲಾರ 
(ಕಥಾಮಂ. 1೪, ೩೪). (ನಾ). ೨. ಕರ್ನಾಟಕದಲ್ಲಿ ಚಿನ್ನದಗಣಿಗಳಿಗೆ 
ಪ್ರಸಿದ್ಧವಾದ ಒಂದು ಸ್ಥಳ. (2) 

ಕೋಲಾರತಟ್ಟು (ನಾ). ಕೆಳದರ್ಜೆಯ ಸಣ್ಣ ತಳಿಯ ಕುದುರೆ; 
ಟಾಕಣ (6). (ಕೋಲಾರ + ತಟ್ಟು] 

ಕೋಲಾರಿ, (ಗು). ಕೊಂಕಾದ; ವಕ್ರವಾದ (?). "ಕೋಲಾರಿ 
ದುಲುಬು' ಪರಾ. [« ಕೊಲ್ಲಾರ] 

ಕೋಲಾರ್ಕಿ (ನಾ). (ಕರಾ) ಕುಂಬಾರ; ಕೋಲಾರಿ ಬಣ್ಣಬಣ್ಣದ 
ಮಡಕೆ ಮಾಡುತ್ತಾನೆ (ರೂಢಿ). [« ತುಳು. ಕೋಲಾರಿ] 

ಕೋಲಾರಿದುಜುಬು (ನಾ). ಓರೆದುರುಬು; ಕೊಂಕಾದ ಜಡೆ: 
ಕೋಲಾರಿದುಜುಬು ಕೊಂಕದ ಕೊನೆದುಜುಬಿನ, ಮಲ್ಲಿ ದುಜಂಬು ಸುರತ 
ದಲಿ ನಿಬ್ಲದದುಣುಬು ಕೊತ್ತಳದುಉುಬಿನ ಚೆಲ್ವ ಲಲಿತಾಂಗಿಯ ರೊಪ್ಪ 
ತಿಹರು (ಅಬ್ಬಲೂ. ೧೦6). [ಕೋಲಾರ * ತುಜುಬು (ಆ ತುಜುಂಬ್ಕು)] 

ಕೋಲಾವತಾರ (ನಾ). ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದು ; 
ವರಾಹಾವತಾರ: ನರಕಾಸುರನ ಕೊಲ ಭರದೊಳು ವಿಷ್ಣುತೊಟ್ಟಿ 
ಕೋಲಾವತಾರವೊ ಎನಿಪ (ಹಚಕಾ. ಪರಿ.೨೧೪). [ಕೋಲ್ಕ*- ಅವತಾರೆ) 

ಕೋಲಾಹಲ, ಕೋಳಾಹಳ (ನಾ). ೧. ಕಲಕಲ; ಗಲಭೆ; ಗಜ 
ಬಜೆ; ಗಲಾಟಿ: *ಗಜಬಜಮೆನೆ ಕೋಲಾಹಲ? (ಭಾರನಿ. ೫೦); 
“ಕ್ಷೋಲಾಹಲಃ, ಕಲಕಲಃ- ೨ ಗುಂಪಿನಲ್ಲಿ ಹುಟ್ಟಿದ ದೊಡ್ಡ ಶಬ್ದದ 
ಹೆಸರುಗಳು - ಅಂದೆರೆ ಸಂಘಧ್ವೆನಿ * (ಸಿದ್ಧಾಂತಿ. ೫೨), ತುರುಕದಾಳಿ 
ಬರಲವನನು ಮಂತ್ರಿ ಲೀಲೆಯಿಂ ತಂದಾ ಬಲವ ಕೋಲಾಹಲವ 
ಮಾಡಿಸಿದನು (ಕುರಾಸಾಂ. ೧-೮೯) ; ಜನದ ಕೋಲಾಹಲಂ, ಗೀತವಾದ್ಕ 
ಮಧುರೆಸ್ವನಂ (ಶ್ರೀರಾಮಾ. ೧೦೫-೧೫೪). ೨, ತಳಮಳದ ಕೂಗಾಟ; 
ಪ್ರಲಾಪ; ಬೊಬ್ಬೆ: ಬಿಸುಡಿವನೂರ ಹೊಜಗೆಂಬಾ. ಮುಹೂರ್ತದಲಿ 
ಮುನಿಪ ವೇದವ್ಯಾಸನಾಕೆಯ ಮನೆಗೆ ಬಂದನು ಕಂದನೀಕಾಮಿನಿಯ 
ಕೋಲಾಹಲ (ಪಾಳಾಂ. ಕೋಳಾಹಳ)ವಿದೇನೇನೆಂದು ಬೆಸಗೊಂಡ 
(ಕುವ್ಯಾಆ. ೪-೪೩): ೩. ಯುದ್ಧ ; ಕದನ; ಕಾಳಗ: ಅವರಾ 
ಮುನ್ನೆ ಪಲಬರ್ನಾಯಕರಾ ಕೋಲಾಹಲಮಾಗೆ ಸುರಿಗೆಯಿನ್ಲಿಿದು 
ಸತ್ಲೊನ್‌ (ಸೌಇಇ. 1x-, ೨೦-೧೦ ; 9ನೆಯ ಶೆತ), ಅಂತಕನ ಆ 
ಕೋಲಾಹಲಕ್ಕೆ ಅರ್ಜುನ ಬೆಚ್ಚಿ ಬೆರಗಾಗಿ ಮುಂಗೆಟ್ಟ (ಬಿದುರೆ. ೧೩೬). 
ಕೋಳಾಹಳೆ: ೧. “ಕಹಳೆಗಳು ಮುತ್ತಿಯುಲಿಯಲ್ಯ ಕೋಳಾ 
ಹಳಂ” (ಮಂಗರಾ. ೮೫-೨೭) ; ಜಳವಿಹಗ ಬಹಳ ಕೋಳಾಹಳದಿಂದೆಣ್ಮೆಸೆ 
ಯೊಳಿರ್ದ ದೆಸೆಯಾನೆಗಳಂ ಜಳಕೇಳಿಗೆ ಕರೆವಂತಿರೆ ಜಳಖಾತಿಕೆ ಬಳಸಿ 
ಚೆಲ್ವನೊಳಕೊಂಡಿರ್ಕುಂ (ಮಲ್ಲಿಪ. ೨-೫೦); ಪೆಹಿತೊಂದೆಡೆ ಯೊಳ್‌ 
ಪುಲಿಯ ಬೇಂಟಿಯ 'ಕಾಳೆಗದ ಕೋಳಾಹಳದ (ಗಿರಿಕ.೧-೧೨೮ವ), ಧುರದ 
ಕೋಳಾಹಳದ ಢಗೆ ಡಾವರಿಸಿ ಬಳಲಿ ಧನಂಜಯನು ವರಸರಸಿಯಲಿ 
ಮುಳುಗಿರಲು (ಕುವ್ಯಾದ್ರೋ. ೮-೩). ೨. “ಕಳಕಳಂ ಕೋಳಾಹಳೆಂ 
ತಂಮುಳಮೆನಲು ವ್ಮಾಕುಳದ ನುಡಿಯಕ್ಕು* (ಮಂಗರಾ. ೨೫-೧); 
ಪ್ರಳಯರುದ್ರನ ಮಾಳ್ಕೆಯಿಂದತಿ ಕಲುಷವಿಹ್ವಲನಾಗಿ' ಕೋಳಾಹಳದ 
ಸಿಂಹಧ್ವನಿಯನೀಯಲು (ಬಸಪು. ೨೨-೧೪); ಈ ಕಾಮಿನಿಯ 
ಕೊ ಳಾಹಳ (ಪಾಕಾಂ. ಕೋಲಾಹಲ]ವಿದೇನೇನೆಂದು ಬೆಸಗೊಂಡ 
(ಕುವ್ಯಾಅ. ೪-೪೩). ೩. ಭೀಮನ ಕೋಲ ಕೋಳಾಹಳವನೀಕ್ಷಿಸುತಲ್ಲಿ 
ಗೈತಂದ (ಕುವ್ಯಾದ್ರೋ. ೧೩-೧); ವಾಸನಾದ್ಮಮರರಾಚಾರ್ಯಂಗೆ 
ನಾನಿತ್ತ ಬಾಸೆಗೆ ತಪ್ಪುವನಲ್ಲ ಈಶನೊಳ್‌ ಕೋಳಾಹಳವ ಮಾಡುವೆನೆಂದು 
ಪೂಸರ ನುಡಿದ ಮಾನಿನಿಗೆ (ಮೋಹತ. ೬-೯). [Xo] 


20 


25 


40 


೨.೨೪೮ 


Vi 


ಕೋಲುಗಲ್ಲಿ 


ಕೋಲಾಹಲಿಸು, ಕೋಳಾಹಳಿಸು (ಕ್ರಿ). ೧. ಕಲಕಲ ಶಬ್ದ 
ವನ್ನುಂಟುಮಾಡು; ಗದ್ದಲಮಾಡು; ಗಲಾಟೆಮಾಡು: ಅವನನ್ನು 
ಸಿಲುಬೆಗೆ ಹಾಕು ಎಂದು ಅವರು ಮರಳಿಯೂ ಕೋಲಾಹಲಿಸಿದರು 
(ಗೊಲ್ಗೊಥಾ. ೪11, ಮುನ್ನುಡಿ). ೨. ಗಟ್ಟಿಯಾಗಿ ಎಲ್ಲೆಡೆಯೂ 
ಕೇಳಿಬರು; ತಾನೇ ತಾನಾಗಿ ಸುತ್ತುಮುತ್ತಲೂ ಕೇಳಿಬರು: 
ಜರೆ ಸಂಧಿಸಿದಳಾಕಸ್ಮಿಕದ ಸೀಳೆರಡನು ವಿನೋಹದಲಿ ಪಸರಿಸಿದುದಸು 
ಮೇಘರವ ಘೂರ್ಮಿಸುವವೋಲ್‌ ಚೀಆದನು ಗಿರಿಗಳ ಬೆಸುಗೆ ಬಿಡೆ 
ನಡುವಿರುಳುಕೋಲಾಹಲಿ [ಪಾಕಾಂ ಕೋಳಾಹಳಿ]ಸಿತಾ ರಭಸ 
(ಕುವ್ಯಾಸ. ೨-೪೫). ಕೋಳಾಹಳಿಸು: ೧. ಇಳೆ ಹಿಳಿಯೆ ಮಣಿ 
ಪುಪ್ಪಕದ ನಿರ್ಮಲ ಸುಘೋಷದೊಳಮಮ ಕೋಳಾಹಳಿಸಿದುದು ಸಹ 
ದೇವನಕುಲರು ಸಮರಕನುವಾಯ್ತು (ಕುವ್ಯಾಭೀ. ೩-೧). &. ಕೆಣಕು; 
ಗದ್ದಲಕ್ಕೆ ಗುರಿಮಾಡು; ಕ್ಲೋಭೆಗೊಳಿಸು : ಎಲೆ ಸುರೇಂದ್ರ 
ಕುಮಾರ ಕೇಳ್‌ ನಿನ್ನೊಲುಮೆಯಣುಗನು ರಣದೊಳಗೆ ರಿಪುಬಲವ 
ಕೋಳಾಹಳಿಸಿ ಕೌರವಸುತರು ನೂರ್ವರನು ತಲೆಯನರಿದನು 
(ಕುವ್ಯಾಡ್ರೋ. ೪-೪). ೪. ಪರಾಕ್ರಮನನ್ನು ತೋರು; ಶೌರ್ಯ 
ದಿಂದ ಕಾದಾಡು: ಬಲ್ಲಿದನಿವನು ಕೋಳಾಹಳಿಸಿದನು ಕಪಿಬಲದೊಳ 
ಗೆಲದಲಿ (ತೊರರಾ. ೬-೧5-೨೨) ; ತುರುಕರ ಮಾರ್ಬಲವ ಕುಟ್ಟ 
ಕೋಳಾಹಳಿಸುವೆನೆಂದು ನುಡಿದನು ಪಟ್ಟಿಣದಧಿಕಾರಿಯಾಗ (ಕಂನವಿ. 
೧೨-೮೪). [ಕೋಲಾಹಲ 4 -ಇಸ್ಕು] 

ಕೋಲಿ, (ನಾ). ಕೊಯಿದ ಮೇಲೆ ನೆಲದಲ್ಲಿ ಉಳಿದಿರುವ (ಜೋಳ 
ಮೊದಲಾದ) ಪೈರಿನ ಕೂಳೆ : ನಿನ್ನ ಪೊಲದೊಳ್‌ ಮೇಲೆ ಬೆಳೆದೆಲ್ಲ 
ಬೆಳೆಯು ನಿನಗೆ ಇರಲಿ ಕೋಲಿಯ ಬುಡದೆ ಬೆಳೆದ ಪೈರುವನೆಮಗೆ 
ಹರುಷದಿಂದಂ ಕೊಡೆಂದಾಜ್ಞಾಪಿಸಲ್‌ (ಮಹಾಂತೇ. ೨೭-೩೪); 
ಒಕ್ಕಲ ಮಗನ ಕೋಲಿಯ ಕುಂಟಿ ಹರಗ್ಯಾನ (ಕಜಾಗೀ. ೫೬); 
ಗೌಡರ ಹೊಲದಲ್ಲಿ ಕೋಲಿಯಾರಿಸುವ ಕೂಲಿ ಹೋಗಿದ್ದ ನನ್ನ 
ತಾಯಿ ಪೂರ್ತಿಯಾಗಿ ತೋಯಿಸಿಕೊಂಡು ಬಂದಳು (ನಾಪೋಲಿ. ೯) 

[ಆ ಕೂಳೆ) 

ಕೋಲ್ಕಿ (ನಾ). ಒಂದು ಜಾತಿಯ ಮರ; ಎಲಚಿಮರ; ಬೋರೆ 
ಮರ: “ಕೋಲಂ ಕರ್ಕಂದು ಬದರಿ ಕೋಲೀನಾಮಂ ” (ವಸ್ತುಕೋ. 
೩೪-೧೧). [ಸಂ. ಕೋಲೀ) 

ಕೋಲು, "ಕೋಲ್ಡ್‌' ನೋ. 

ಕೋಲ್ಕು "ಕೋಲ್ಕ್‌' ನೋ. 

ಕೋಲುಕಳ್ಳಿ "ಕೋಲುಗಳ್ಳಿ' ಕೋ. 

ಕೋಲುಕಾರ "ಕೋಲ್ಲಾಅ? ನೋ. 

ಕೋಲುಕಾಲಅ "ಕೋಲ್ಲಾಅ' ನೋ. 

ಕೋಲುಕುದುರೆ (ನಾ). ೧. ಮಕ್ಕಳು ಕಾಲುಗಳ ನಡುವೆ ಕುದುರೆ 
ಯಂತೆ ಇಟ್ಟುಕೊಂಡು ಓಡಾಡುವ ಕೋಲು. ೨. (ಸಾಮಾನ್ಯ 
ವಾಗಿ. ಅಡ್ಡಪಟ್ಟಿ ಹಾಕಿ ಜೋಡಿಯಾಗಿರುವ) ಕಂಕುಳು ಕೋಲು; 
ಕುಂಟನ ಊರುಗೋಲು: ಆತನ ಎರಡೂ ಕಾಲುಗಳು ಕಡಿದು 
ಹೋದುದರಿಂದ ಅವನು ಕೋಲುಕುದುರೆಯನ್ನು ಕಂಕುಳಕ್ಕೆ ಆನಿಸಿ 
ಕೊಂಡು ಕುಂಟುತ್ತ ಬರುತ್ತಿದ್ದನು (ಮುಂಬಯಿ. ೩-೧೨೦). 

[ಕೋಲು, (£ ಕೋಲ್ಡ್‌) * ಕುದುರೆ) 

ಕೋಲುಗಲ್ಲಿ (ನಾ). ದೊಣ್ಣೆಯ ತುದಿಗೆ ಸಿಕ್ಕಿಸಿಕೊಂಡ ಕಲ್ಲಿಚೀಲ: 
ಗೋಪಾಲ ಬಾಲವ್ರಾತ ಹೊಜವಂಟುದು ತತುಕ್ಷಣಕೆ ಕೋಲುಗಲ್ಲಿಯ 
ಕೊಂಬುಕೊಳಲಿನ ಮೇಳವದ (ನಿಭಾಗ. ೧೦-೧೨-೩). 

(ಕೋಲು, (ಆ ಕೋಲ್ಡ್‌) + ಕಲ್ಲಿ) 


ಕೋಲುಗಳ್ಳಿ ೨೨೪೯ ಕೋಳಲುಹಾಕು 


ಕೋಲುಗಳ್ಳಿ, ಕೋಲುಕಳ್ಳಿ (ನಾ). ಎಲೆಗಳಿಲ್ಲಜಿ ಎತ್ತರವಾಗಿ] | ಕೋಲುವಿಸಾನು (ನಾ). ಒಂದು ಜಾತಿಯ ಮಾನು: “ಗಗರಃ -- 


ಮತ್ತು ಪೊದೆಯಾಗಿ ಬೆಳೆಯುವ ಒಂದು ಬಗೆಯ ಕಳ್ಳಿ: (8). ಕೋಲುಮಾನು, ಕಬ್ಬೋರಿ, *ಜಾಯೇಲಕ್ಕಿ, ಮುಂಡೀಚಲು” 
ಕೋಲುಕಳ್ಳಿ: (4). [ಕೋಲು (ಆ ಕೋಲ್ಡ್‌) ಕಳ್ಳ] (ಓಷಧಿ. ೪೫). 
ಕೋಲುಗಿಡ (ನಾ). ಒಂದು ಜಾತಿಯ ಗಿಡ: (ಮೈಔಗಿ. ೬೫-೧೩೨೨). [ಕೋಲು, (೮ ಕೋಲ್ಡ್‌) * ಮಾನ್ಮು (ಆ ಮಾನ್‌,)] 
(ಕೋಲ್ಕು (೮ ಕೋಲ್‌,)+ ಗಿಡ (ಆ ಗಿಡು)] 5| ಕೋಲುಮುಕ್ಕ "ಕೋಲುಮುರುಕ' ನೋ. 
ಕೋಲುಗುದ್ದಲಿ (ನಾ). ನೆಲ ಅಗೆಯುವ ಮೊನಚು ತುದಿಯುಳ್ಳ | | ಕೋಲುಮುಕ್ಕು "ಕೋಲುಮುರುಕ' ನೋ. 
ಗುದ್ದಲಿ; ಪಿಕಾಸಿ: (ಎಸಮೈ. ೫೪, ೨೯). ಕೋಲುಮುತ್ತು (ನಾ). ಒಂದು ಔಷಧಿ ಗಿಡದ ಹೆಸರು: ಕಟುಕ 
[ಕೋಲು (< ಕೋಲ್‌) + ಗುದ್ದಲಿ] | ರೋಹಿಣಿ, ಶಿವನ್ನಿ ಹಣ್ಣು, ಕೋಲುಮುತ್ತಿನ ಬೀಜ," ಭದ್ರಮುಸ್ತೆ 
ಕೋಲುಗುರು (ನಾ). ಬಿಲ್ಲುವಿದ್ಯೆಯನ್ನು ಕಲಿಸುವವ ನು;| ಇವೆಗಳ ಕಷಾಯವನ್ನು ಕಾಯಿಸಿ, ಸಕ್ಕರೆ ಬೆರಸಿ ತೆಗೆದುಕೊಳ್ಳಲು, 
`ಅಸ್ತ್ರವಿದ್ಯಾಚಾರ್ಯ : ಈ ದೊದ್ದೆ ಕವಿದರೆ ಕೋಲು[ಪಾಕಾಂ. ಲ] |10 ಪೈತ್ಯಜ್ವರ ಪರಿಹಾರವಾಗುವುದು (ಸಕನ್ಮೈ. ೭೮). 


ಗುರು ಕಳವಳಿಸುವನೆ (ಕುವ್ಯಾದ್ರೋ. ೧೮-೪೭). (ಳೋಲಂು (೮ ಕೋಲ್‌) * ಮುತ್ತು] 
(ಕೋಲು, (ಆ ಕೋಲ್‌) * ಗುರು] | ಕೋಲುಮುರಕ "ಕೋಲುಮುರುಕ' ನೋ. 
ಕೋಳುಗೊನೆ (ನಾ) ಬಾಣದ ಮೊನೆ, “ತುದಿ: ರಾಜಕುಮಾರೆ | ಕೋಲುಮಂರುಳೆ, ಕೋಲಮುರಕ, ಕೋಲುಮುಕ್ಕು,” ಕೋಲು 


ಕರನುನ್ಮತ್ತ ಮಾರ್ಗದಲಿ ಕೋಲುಗೆೊನೆ [ಪಾಠಾಂ. ಕೊಲ್ಲಗೊಲೆ)ಯಲಿ | ಮುಕ್ಕು, ಕೋಲುಮುರಕ, ಕೋಲುಮುಲುಕ (ನಾ). ಒಂದು 
ಕೊಂದ ವಾನರನೆಲ್ಲಿ ಯೆನುತುರವಣಿಸುತ (ತೊರರಾ. ೫-೬-೧೦). [15] ಔಷಧಿ ಗಿಡ; ತಕ್ಕೋಲ: ಕೋಲುಮುರುಕನ ಚಕ್ಕೆ ಕಷಾಯ, 
[ಕೋಲು (ಆ ಕೋಲ್ಡ್‌) + ಕೊನೆ] ಹೊನ್ನೆ ಮರದ ಚಕ್ಕೆ ಕಷಾಯ ಇವಿಸ್ಟನೂ ಪ್ರತ್ಯೇಕ ಒಂದು ಹಲವ 

ಕೋಲುಗೊಳ್‌ "ಕೋಲ್ಲೊಳ್‌? ನೋ. ಹನಿಸಿ ಮರ್ದಿಸಿ (ವೈದ್ಯಸಾ. 1, 69) ; 'ಕೋಲುಮುರುಕನ ಚಕ್ಕೆ, 


ಕೋಲುಜೇನು (ನಾ). ಮರದ ಪುಟ್ಟಳೊಂಬೆಯಲ್ಲಿ ಕಟ್ಟುವಜೇನು: ಮುಡಿವಾಳ . , . ಇಷ್ಟನೂ ಇಡಿದು ನೀರಲ್ಲಿ ಹಾಕಿ, ಕಷಾಯವ ಕಾಸಿ 
ಆಸಾಡಿಗೆಡ್ಡೆ, ನೇರಿಲಹೂ, ಶ್ರಿಗಂಧ, ನಾಗಕೇಸರಿ - ಇವಂ ಬೇರೆ ಬೇರೆ ವೈದ್ಯಸಾ. 1, ೧೪೫). ಕೋಲಮುರಕೆ. "ಕೋಲಮುರಕನ 
ಸಣ್ಣನಾಗರೆದು ಕೋಲುಜೇನುವೆರಸಿ ಕುಡಿಯಲು ಯೋನಿ ರಕ್ತಂ ಪರಿಹರ 20, ತೋಟ' ಪರಾ. ಕೋಲುವಮರುಕ್ಕೆ: ಕೋಲುಮುಕ್ಕನ ಬೇರಂ 


(ಸಕವೈ. ೧೯೫). [ಕೋಲ್ಕು (£ ಕೋಲ್‌) * ಜೇನು (ಐ ಜೇನ್‌,)] ಪುಡಿಮಾಡಿ, ಗೇರುಕರುಕಲು ಕಲಸಿ (ವಿವೈವಿ. ೧೨೩). 
ಕೋಲುತೇಗ "ಕೋಲ್ತೇಗ' ನೋ. ಕೊಲುಮು ಕ್ಕು: *ತಕ್ಕೋಲವೆಂದಕೆ ಕೋಲುಮುಕ್ಕು” 
ಕೋಲುನೆಗೆತ (ನಾ). ಒಂದು ಬಗೆಯ .ಕ್ರೀಡೆ: “ಕೋಲನ್ನು (ವಿವೈವಿ. ೩೧). ಶೋಲುಮುರಕ : ರಾಸ್ಮೆ, ಹಿರೇಮದ್ದಿನ ಬೇರು, 

ಕೈಗಳಲ್ಲಿ ಹಿಡಿದು, ಊರಿ, ಆದರ ಬಲದಿಂದ ಮೇಲಕ್ಕೆಗರುವುದು ; | ಅತಿಬಜೆ, ಕೋಲುಮುರಕನ ಚಕ್ಕೆ. . . ಸಮನಾಗಿ ಶ್ರೀತುಳಸಿ 

ಕೋಲುನೆಗೆತ” (role-jumping. ಇಂಕನಿ), 25 ರಸದಿಂದ ಅರೆದು ಸಕ್ಕರೆ ಬೆರಸಿ ಕೊಡಲು ಶ್ಲೇಸ್ಮಜ್ವರ ಪರಿಹಾರವಾಗು 
[ಕೋಲ್ಕು (ಆ ಕೋಲ್ಡ್‌) + ನೆಗೆತ] i | ವುದು (ಸಕವೈ. ೮೭). ಕೋಲುಮಖುಲುಕ : ನೆಲಬೇವು, ಭದ್ರಮುಸ್ತೆ, 


ಹೊಮ್ಮುವ ಸಿಲ್ವ ಸೀಳ್ವೇಳ್ವ ಸುತ್ತುವ ಬೀಳುವ ರಾಡಿಸುವಶ್ವಗಳನು | ಸೇವಿಸಲು ರಕ್ತಮೂಲವ್ಯಾಧಿ ಪರಿಹರ ( ಸಕವೈ. ೨೯೦). 
ತಳುವದೆ ಕೋಲುನೇಣಿಂ ತಿದ್ದುತಿಹರಲ್ಲಿ ಬಳಿಸಂದು ಬಲುಸಾಣಿಗಳು [ಕೋಲು, (೮ ಕೋಲ್‌) + ಮುರುಕ, (೮ ಮುಜುಕ,)] 
(ಕುರಾಸಾಂ. ೪-೭೩). (ಕೋಲ್ಕು(ಐ ಕೋಲ್ಡ್‌) + ನೇಣು (ಆನೇಣ೯)] |50! ಕೋಲುಮುಲುಕ "ಕೋಲುಮುರುಕೆ' ನೋ. 
ಕೋಲುಪದ (ನಾ). ಕೋಲಾಟದ ಹಾಡು: ತಾನೂ ಅವರೊಂದಿಗೆ 'ಕೋಲುವರಸೆ (ನಾ). ದೊಣ್ಣೆಯನ್ನು ವಿವಿಧ ರೀತಿಯಲ್ಲಿ 
ಬೆರೆತು ಕೋಲುಪದಗಳನ್ನು ಅನ್ನುವನು (ಬೆಳುಮ. ೩). | ತಿರುಗಿಸುವ ಒಂದು ಬಗೆಯ ಗತ್ತು,--ಕಸರತ್ತು : ದೊಡ್ಡದೊಂದು 
[ಕೋಲು (ಆ ಕೋಲ್‌) * ಪದ್ಮ) (. ಗುಂಡನ್ನು ಎಸ್ಟು ದೊರ ಎಸೆಯಬಹುದು ಎಂದು ಒಂದು 
ಕೋಲುಬಲೆ "ಕೋಲ್ವಲೆ? ನೋ. | ಪಂದ್ಕ, ಕೋಲುವರಸೆಯ ಒಂದು ಪಂದ್ಮ ನಡೆದವು (ಚಿಕರಾ. ೨೬೫). 
ಳೋಲುಬೇಲಿ (ನಾ). (?):' ಜಲಧರನು, ಕತ್ತಲೆಯ ಪೋಷಕನು; (58, "ದೊಣ್ಣೆ ವರಸೆ' ಪರಾ. 
ನಿನಗೆ ಅದರ ಕೋಲುಬೇಲಿಯೆ ಇಲ್ಲ (ಹಗೆಲಿ. ೩೪). (ಕೋಲ್ಕು (4 ಕೋಲ್‌) * ವರಸೆ (೮ ವರಿಸೆ)] 
(ಕೋಲು, (೮ ಕೋಲ್‌) + ಬೇಲಿ] ಕೋಲುವಲೆ "ಕೋಲ್ವಲೆ? ನೋ. 
ಕೋಲುಮಂಚ (ನಾ). ಬಾಣಗಳಿಂದ ಮಾಡಿದ ಮಂಚ ;| ಕೋಲುನಿಡಿ (ಕ್ರಿ). ೧. ದೊಣ್ಣೆಯನ್ನು ಕೈಯಲ್ಲಿ ಹಿಡಿ; 


ಕೋಲುನೇಣು (ಸಾ). ಬಾರುಕೋಲು; ಚಮ್ಮಟಗೆ: ಹೊಳೆವ! | ಶ್ರೀಗಂಧ, ಕೋಲುಮುಲುಕನ ಬೀಜ , . . ಕಷಾಯಂ ಮಾಡಿ 


ಶರಪಂಜರ: ಕೋಲುಮಂಚದ ಮೇಲೆ ಅಲಗಿನ ಸಾಲಲೇ ಪವಡಿಸಲಿ| | ಬೆತ್ತವನ್ನು ಹಿಡಿದುಕೊಳ್ಳು : ಕೋಲುವಿಡಿದಾಡಿನ ಮಜಾಗಳಂ 

ಬಳಿಕವನೇಳು ಮಾಸಂಗಳಲಿ ದೇಹವ ಬಿಡುವನೈಯೆಂದ (ಸಂಧಪ.140,  ಕೌಂಕುಳೊಳಗಮರ್ಚಿ (ಬಸಪು. ೨೦-೧೩). ೨. ಬಾಣವನ್ನು ಹಿಡಿ: 

೧೨-೧೯). (ಕೋಲು, (೮ ಕೋಲ್ಡ್‌) * ಮಂಚ) ಮೊದಲಲಿ ಕೋಲುವಿಡಿದಭ್ಮಾ ಸಮಾಡಿಯೆ ಮೇಲೆ ರಣರಂಗದಲಿ 
ಕೋಲುಮಲ್ಲಿಗೆ (ನಾ). ಮಲ್ಲಿಗೆಯಲ್ಲಿ ಒಂದು ಜಾತಿ; ಮೊಲ್ಲೆ : ಕೈದುವ ಹಿಡಿದು ಹಗೆಗಳನು ಸೋಲಿಸುವನಂತೆ (ಪ್ರಭುಲೀ. ೧೬-೫೩). 

«ಮಾಘ್ಯಂ, ಕುಂದಂ- ೨ ಮೊಲ್ಲೇಗಿಡದ ಹೆಸರು. ಇದು ಮಲ್ಲಿಗೇ [ಕೋಲು (ಆ ಕೋಲ್‌) * ಪಿಡಿ] 

ಭೇದ, ಕೋಲುಮಲ್ಲಿಗೆ? (ಸಿದ್ಧಾಂತಿ. ೧೧೩); ಕೋಲುಮಲ್ಲಿಗೆ ಹೂವ ಕೋಲುಹಾಕು (ಕ್ರಿ). -ಕೋಲುಹೊಯ್ಯು : ಧಾಟಗೆ ಅನುಸಾರವಾಗಿ 


ಕೋಲುಗಳನೆಸೆಯುತಿಹ ಗಿಡವಲ್ಲಿ (ಭಾವಜೀ. ೨೨-೪೨೯). 45 ಕೋಲಂಹಾಕು (ರೂಢಿ). 
[ಕೋಲು (ಆ ಕೋಲ್‌) * ಮಲ್ಲಿಗೆ] | [ಕೋಲ್ಕು (೮ ಕೋಲ್‌) * ಹಾಕು (ಆ ಪಾಯ್ಯು)) 


ಕೋಲುಹೊಚ್ಚೆ 


ಳೋಲುಹೊಟ್ಟೆ (ನಾ). ನೀಳವಾದ ಹೊಟ್ಟಿ; ಉದ್ದಹೊಟ್ಟಿ : 
ನೀವು ನಾಲ್ಕು ಜೋಳಿಗೆಯಲ್ಲ, ಆರನ್ನೂ ಹಾಕಿಸಿದರೂ ಊಟದಲ್ಲಿ 
ಅವನ ಕೋಲುಹೊಟ್ಟಿ ಹಿಂದಾದೀತು ಎಂದು ತಿಳಿಯಬೇಡಿ (ಹಹಸ. ೪೮). 
[ಕೋಲ್ಕು (ಆ ಕೋಲ್‌) * ಹೊಟ್ಟಿ, (ಆ ಪೊಟ್ಟಿ,)] 
ಕೋಲುಹೊನ್ನೆ (ನಾ). ಹೊನ್ನೆಮರದಲ್ಲಿ ಒಂದು ಬಗೆ: 
ಚಿಟ್ಟೌಾಡಲದ ಬೇರು, ಕೋಲು ಹೊನ್ನೆ, ಶುಂಠಿ... ಇವಂ ಸಮನಾಗಿ; 
ಕಪಾಯವಿಕ್ಸಿ ಸೇವಿಸಿದರೆ ನಾತಜ್ವರೆಂ ಗುಣಮಕ್ಕುಂ (ಸಕನೈ. ೬೭). | 
[ಕೋಲು (ಆ ಕೋಲ್ಡ್‌) * ಹೊನ್ನೆ ( ಪೊನ್ನೆ)] | 
ಕೋಲುಹೊಯ್ಯು (ಕ್ರಿ). ಕೋಲಿನಿಂದ ಕೋಲನ್ನು ಲು 
ಹಾಡಿನ ತಾಳಕ್ಕೆ ಅನುಗುಣವಾಗಿ ಕೋಲುಬಡಿ; ಕೋಲುಹಾಕು: 
ಕೆಲವರು ಕೋಲುಹೊಯ್ಯು ತ್ತಾ ದನಗಳನ್ನು ಮೇಯಿಸುವುದಕ್ಕೆ ಹೋಗ 
ಹತ್ತಿದ್ದಾರೆ (ಮಂಜುಕ. ೨). 
[ಕೋಲು (ಆ ಕೋಲ್ಡ್‌) + ಹೊಯ್ಯು, (೮ ಪೊಯ)] 
ಕೋಲುಳಿ (ನಾ). ಉದ್ದವಾದ ಉಳಿ; ಮರ ಕೆತ್ತುವ ಮರಗೆಲಸದ 
ಒಂದು ಉಪಕರಣ: ಅಡಿಗಲ್‌, ಸುತ್ತಿಗೆ, ಎಳೆಯುಳಿ, ಕೋಲುಳಿ, 
ಕೀಸುಳಿ ,... ಎಂಬ ಎಣಿಸಿ ಮುಗಿಯದ ಸೊಲ್ಲುಗಳು ನಮ್ಮ 
ಹಿರಿಯರ ಕೈಗಾರಿಕೆಯನ್ನೂ, ದುಡಿಮೆಯನ್ನೂ ಸಾರುತ್ತವೆ 
(ಭಾಷಾಶಾ. ೨೫೬). [ಕೋಲು, (ಆ ಕೋಲ್ಡ್‌) + ಉಳ್ಳಿ] 
ಕೋಲುಳಿಯಂಬು (ನಾ). ಕೋಲುಳಿಯಾಕಾರದ ಒಂದು ಬಗೆಯ 
ಬಾಣ: ಹಿಳುಕು ಬೊಬ್ಬಿಡೆ ಹೊದಜಡಸಿ ಕಣಗಿಲೆಯ ಕೋಲುಳಿ 
ಯಂಬು ಕಲವಂಬಲಗಿನಂಬೀಸಾಡಿದವೆ ಪರಸೈನ್ಯಸಾಗರವ 
(ಕುವ್ಯಾದ್ರೋ. ೧೦-೪). [ಕೋಲುಳಿ + ಅಂಬ್ಯು] 
ಕೋಲೂರು "ಕೋಲೂಜು' ನೋ. 
ಕೋಲೂ, ಕೋಲೂರು (ಕ್ರಿ). ಕೋಲನ್ನು ಊರು; ದೊಣ್ಣೆ 
ಯನ್ನು ನೆಮ್ಮು,--ಆಧರಿಸು: ಕರಂ ಜೋಲ್ಲು ಕೋಲೂಜಕಿ 
ನಿಂದುಂ ನಡುಗುತ್ತುಂ ಕೆಮ್ಮಿ (ರಕ್ತಾಶ. ೩6). ಕೋಲೂರು: 
ಕೆಳೆನರುಂ ಕೋಲೂರಿ ಪೊರಟಿರ್‌' (ಕಾಲೂರ. ೧೪೯-೩೨೬). 
[ಕೋಲ್‌ + ಊಜ್ಕು) 
ಕೋಲೆತ್ತು (ಕ್ರಿ). (ಬಿಲ್ಲಿನ ಹೆಜೆಯಲ್ಲಿ ಹೂಡುವುದಕ್ಕೋಸ್ಕರ) 
ಬಾಣವನ್ನು ಮೇಲಕ್ಕೆತ್ತು, ಕೈಯಲ್ಲಿ ತೆಗೆ, ಹಿಡಿದು 
ಕೊಳ್ಳು : ಇಸಲೆಂದು ಯುವೋನ್ಮೃಗವಂಂ ಕಣುತ್ತು ಕೋಲೆತ್ತುವ 
ಬೆೇಂಟಿಕಾರ್ತಿಯರವೋಲೆಸೆದರ್‌ ಮಿಗೆ ಮಾಲೆಗಾರ್ತಿಯರ್‌ 
(ಗಿರಿಕ. ೨-೮೮). [ಕೋಲ್ಡ್‌ + ಎತ್ತು] 
ಕೋಲೆಬಸವ (ನಾ). ೧. - ಕೋಲೆಬಸವಣ್ಣ. ೨. (ಆಲಂ) 
ಹೇಳಿದ್ದಕ್ಕೆಲ್ಲಾ ತಲೆಹಾಕುವವನು : ಅನನೊಬ್ಬ ಕೋಲೆಬಸವ 
(ರೂಢಿ). [ಕೋಲೈ (ಆ ಕೋಲ,) + ಬಸಲ) 
ಕೋಲೆಬಸನಣ್ಣ (ನಾ). ಕೆಲವು ಸನ್ನೆಗಳಿಗೆ ಅನುಸಾರವಾಗಿ 
ಆಡುವಂತೆ ಕಲಿಸಿ, ಬೀದಿಬೀದಿಯಲ್ಲಿ ಆಟವಾಡಿಸುವ ಅಲಂಕಾರೆ 
ಮಾಡಿದ ಎತ್ತು; ಕೌಲೆತ್ತು; ಗಂಗೆತ್ತು: ಊರೊಳಗೆ ಕೋಲೇ 
ಬಸವಣ್ಣನಾಟ, ಡೊಂಬರೆ ಆಟ, ಯಕ್ಷಿಣಿ ಆಟ, ಚಕ್ಕಳಗೊಂಬೆ ಆಟ 
ಮುಂತಾದುವು ಕಾಯ್ಮುಕೊಂಡಿದ್ದವು (ಹುಟ್ಟಹ. ೬೪). 
[ಕೋಲೆ (೮ ಕೋಲ) * ಬಸವಣ್ಣ] 
ಕೋಲೊಡ್ಡು (ಕ್ರಿ). ಬಾಣವನ್ನು ಪ್ರಯೋಗಿಸು; ಬಾಣದಿಂದ 
ಎದುರಿಸು, --ಪ್ರತಿಭಟಿಸು: ಅದಿರದೆ ಪೆಜದೆಗೆಯಜೆ ಬೆಚ್ಚದೆ 
ಬೆದಜದೆ ಸುಗಿಯದಗಿಯದೆಡೆಯಿಂ ಕೋಲೊಡ್ಡಿದ ಬಿರುದಿನಂಕದಂ 
ದಿನದೇಂ ಪರಿಚ್ಛೀದಮಾತನೊಳ್‌ ಕೂಡಿದುದೋ (ಸುಕುಮಾ. ೧೨-೬); 


ಕಿ 


ಶಾ 


0 


5 


40 


43 


೨.೨೫೦ 


ಕೋಲ್ಲಾಲಿ 


ಆ ಕಳದ ಕೆಲದೊಳ್‌ ಸಾರಿಯಂ ಕೋಲೊಡ್ಡಿ ಗೆಲ್ವ. . .ತಕ್ಕು ಮಿಕ್ಕುವರೆ 
ಕಲ್ತ ಬಿನ್ನಣಿಗಳಿರ್ಬು (ಪುಸ್ಪಪು. ೨-೬೦ ವ). [ಕೋಲ್ಡ್‌ * ಒಡ್ಡು] 
ಕೋಲ್ಕಾರ "ಕೋಲ್ಲಾಅ ' ಕೋ. 
ಕೋಲ್ಕಾಅ "ಕೋಲ್ಲಾಅ' ನೋ. 
ಕೋಲ್ಕುಟ್ಟು (ಕ್ರಿ). ಬಾಣದಿಂದ ಹೊಡೆ; ಬಾಣಪ್ರಯೋಗ 
ಮಾಡು: ಅಂತೆರಡುಂ ಬಲದೆ ದಚಿಂಗಳ್‌ ಕೋ([ಪಾಠಾಂ. ಕಾ]ಲಾಟ 
ಮಾಡುವಂತೆ ಕಿಜಿದಾನುಂ ಬೇಗಂ ತಟ್ಟು ಪೊಟ್ಟಿಂದು ಕೋಲ್ಕುಟ್ಟ 
« * ಕಾದಿ ಬಸನಟಾದು (ಪಂಪಭಾ. ೧೦-೮೦ ವ). 
(ಕೋಲ್‌, * ಕುಟ್ಟು) 
ಕೋಲ್ಲದಿರು (ನಾ). ಕೋಲಿನಂತೆ ಉದ್ದವಾದ ಕಿರಣ; ಬೆಳಕಿನ 
ಕೋಲು: ಚಿನ್ನದ ನೇಸರು ಕೋಲ್ಲದಿರಿಂ ಚೆಂಬಿಸಿಲಿನ ರಂಗೋಲಿಯ 
ನೆಸೆದಿತ್ತು (ಅನಿಕೇ. ೨೬-೮). [ಕೋರ್ಲ, * ಕದಿರ್ಕು (ಆ ಕದಿರ್‌,)] 
ಕೋಲ್ಲಲಕ (ನಾ). ಬಾಣದ ಗರಿ, --ಹಿಳುಕು: ಸಿರಿಯೊಡೆಯ 
ಕೋಲ್ಲಆಯ ಪರ್ವಕ್ಕೆಗೆಲರುಣಿಯೆನಆಸುತಿರೆ ( ಭಾವಚಿಂ. ೩-೧೦). 
[ಕೋಲ್ಡ್‌ 4೬ ಗಜ) 
ಕೋಲ್ಲಲಕ್‌ (ಕ್ರಿ). ಬಾಣವನ್ನು ಮಳೆಯಂತೆ ಸುರಿಸು ; ನಿರಂತರ 
ವಾಗಿ ಬಾಣವನ್ನು ಬಿಡು: ಪಂಚಾಸ್ಮ ನಗುತೆ ಕೋಲ್ಗಆಕಿದ 
(ಮೋಹತ. ೩೯-೩೨); ಶೋಕಮುಮನೋಲೈಸಿಸುವೆನೆಲವೊ ನಿನ್ನಬಲೆ 
ಯರ್ಗೆ ಪಿಡಿಯಾಳ್ಳೈಸುವೆಂ ನೆರೆದ ನಿನ್ನ ತೆತ್ತಿಗರನೆನುತಾ ಖಳಂ ಕೋಲ 
ಆಕಿದನು (ಡೆಬಪು. ೪೯-೨೧). [ಕೋಲ್ಡ್‌ * ಕ್ಸ್‌] 
ಕೋಲ್ಲಾರ "ಕೋಲ್ಲಾಅ? ನೋ. 
ಕೋಲ್ಲಾಲ, ಕೋಲುಕಾರೆ ಕೋಲುಕಾಜ, ಕೋಲ್ಕಾರ, 
ಕೋಲ್ಯಾಅ, ಕೋಲ್ಲಾರ (ನಾ). ಕೋಲನ್ನು ಕೈಯಲ್ಲಿ 
ಹಿಡಿದಿರುವವನು; ಸುಂಕ, ತೆರಿಗೆ ಮೊದಲಾದುವನ್ನು ವಸೂಲು 
ಮಾಡುವವನು; ಸೇವಕ; ಊಳಿಗದವನು: ಅಮರ ಪೆರ್ಗಡೆ 
ಚೆಣ್ನಸಯ್ಯನು ಅವರೆ ಕೋಲ್ಲಾಆ ಗಣಪತಿಯು (ಎಕ. ೫1, ದಾವಣ, 
೧೪೧-೨೯ ; 1065). ಶೋಲುಕಾರ: ಕೋಲುಕಾರ ಕಪ್ಪನಾಗಿ 
ಗೌಡಾ ಪೂಜಾರಿ ಚಿಕೋಡಾ (ಎಕ. ೩1, ಕೊಳಲ್ಕೆ, ೭೬-೧೭ ;?); 
ತೋಟ - ತಳವಾರ, ಪೆಟ್ಟಿ, ಬಾರೀಕಿ ಅಥವಾ ಕೋಲುಕಾರನೆಂದು 
ಹೆಸರುಂಟು (ಗ್ರಾಮಾಕ. ೧) ; ಹುಟ್ಟು ಕೋಲುಕಾರನದು, ಕಟ್ಟು 
ಸಾವುಕಾರನದು (ಗಾಜಿ). ಕೋಲುಕಾಅಿ: ವೂರಲ್ಲಿಹ ಕೋಲು 
ಕಾಣಂಗೆ ಜೀವಿತಕ್ಕೆ ಪ ೬ (ಎಕ. 23೪, ಬೇಲೂರು ೨೫೨-೧೪; 1298) ; 
ಸ್ಥಳದಲು ಆವ ಕೋಲುಕಾಜರಿರ್ದೊಡೆನು ಯಿ ಧರ್ಮಕ್ಕೆ ಸಹಾಯವಾಗಿ 
ಕೊಡುತ ಬಹರು (ಮೈಆರಿ. ೧೯೪೦, ೫-೪; 13ನೆಯ ಶತ); ಕಾಮಲಾ 
ಪುರದೂರ ಹಿಂದೆರಡು ವೃತ್ತಿಯುಂಟಾ ಮೇಲೆ ಕಳಶಾಪುರದೊಳಗ್ರಹಾರೆ 
ಮೊಂದೀ ಮಧ್ಯಧರೆ ಕೋಲುಕಾಜ ವತಾರುಗನಿಂದ ಹಾಳಾಯ್ತು 
(ಜೀರಮ. ಅ-೧೪). ಜೊ ಲ್ಯಾರ: ಕಡೆಗೆ ಕೋಲ್ಯಾರರೆಂದರ 
ಕೊರಗನೊಳ್‌' (ಕಾಲೂರ. ೧೬೦-೩೫೪); ಅವನು ಕೊ ಲ್ಯಾರರ 
ಮೂಲಕ ಗ್ರಾಮತಕ್ಕರಿಗೆಲ್ಲ ದೊರೆಯ ಆಣತಿಯನ್ನು ಅರುಹಿದ 
(ಹುಲಿಹಾ. ೧೧೫) ; * ಕೋಲ್ಕಾರರ್‌ - ಪೋಲೀಸರು” (ಕಾಲೂರ. ಅಡಿಟ); 
ಗ್ರಾಮದ ಜವಾನರು? (ಹುಲಿಹಾ. ಕೋಶ). ಕೋಲ್ಯಾಉ: ಇ್ತೀ 
ಧರ್ಮ್ಮಮಂ ಸ್ಥಳದ ಹನ್ನವಣಿಗರುಂ ಕಡ್ಡಾಯದ ಕೋಲ್ಕಾಆರುಂ 
ಫುರಸ್ಪಹರಾಗಿ ನಡಸುವುದು (ಸೌ ಇಇ. 120-4, ೧೬೪-೪೪; 1098). 
ಕೋಲ್ಲಾರ : ಬೋಳನು ಕೈಮುಚ್ಚಿ ಉಡುಗೊರೆ ಕೊಡಲು ಮುಗುಳು 
ನಗುತ್ತ ಕೋಲ್ಲಾರರು ಹೀಗೆಂದರು (ಕಾಲರ. ೧೧ ಕಥಾಸಾರ), 
[ಕೋಲ್ಡ್‌ * -ಕಾಜ] 


ಕೋಲ್ಕೊಡು 


ಕೋಲ್ಕೊಡು (ಕ್ರಿ). ಕೋಲನ್ನು ಕೊಡು; ಊರುಗೋಲನ್ನು 
ನೀಡು: ದೇವಾ ಕಣ್ಗೊಡದಿರ್ದೊಡೊಂದು ಕೋಲ್ಲೊ[ಪಾಠಾಂ. ಲು] 
ಡಲಾಗದೆ ಎನ್ನಯ್ಯ (ನಂಬರ. ೧೪-೧೦೩.) ' 

[ಕೋಲ್ಡ್‌ * ಕೊಡು] 

ಕೋಲ್ಕೊಳ್‌, ಕೋಲುಗೊಳ್‌ (ಕ್ರಿ). ೧. ಬಾಣವನ್ನು ತೆಗೆದು 
ಕೊಳ್ಳು, ಹಿಡಿ: (8). ೨. ಅಂಬು ಚುಚ್ಚಿಕೊಳ್ಳು ; ಬಾಣ 
ನಾಓಕೊಳ್ಳು : ಬಂದುದು ತಪೋಹಾನಿಯೆಂದಳ್ಳೆ ಯೊಳ್‌ ಕೋಲ್ಕೊಂಡ 
ತೆಜದೊಳುದ್ದಾಲಕಂ ಚಿಂತಿಪಂ ಪ್ರತಿದಿನದೊಳು (ಜೈಮಿಭಾ. ೧೦-೨೪). 
ಕೋಲುಗೊಳ್‌ : ೨. ಸಿರಿಲೋಲನಂಭ್ರಸರೋಜ ವಿರಹ ವಿಷಾಹ 
ಭಾರದಲಿ ಕೋಲು [ಪಾಠಾಂ. ಳು]ಗೊಂಡಂತಾಗಿ , ,.. ಮಜುಗಿದರು 
(ನಿಭಾಗ. ೧೦-೩೪-೨೦). [ಕೋರ್ಲ, * ಕೊಳ್‌] 

ಕೋಲ್ತಗೆಸಿ (ನಾ). ತಗಸೆಗಿಡದಲ್ಲಿ ಒಂದು ಬಗೆ: “ಕೋಲ್‌'ತಗಸಿ, 
ಜೊಡ್ಡತಗಚೆ ; ಆನೆಸೊಗಟಿ * (ಮೈಔಗಿ. ೧೯-೩೩೬). 

[ಕೋಲ್‌ + ತಗಸಿ (ಆ ತಗಚೆ)] 

ಕಸೋಲ್ತೇಗ್ಯ ಕೋಲುತೇಗ (ನಾ). ತೇಗದಲ್ಲಿ ಒಂದು ಬಗೆ: 
ಕೋಲ್ತೇಗ, ಮದತೇಗ, ಕಾಡುಕಣಿಗಲು (ಮೈಔಗಿ. ೩೦-೫೮೯). 
ಕೋಲುತೇಗೆ: ಮರಗಳು: ... ದೇವದಾರು ತೇಗ, ಕೋಲುತೇಗ, 
ಬಾಗಿ, ಬಿಲ್ವಾರ (ನಮ್ಮನು. ೨೩೬). [ಕೋಲ್ಡ್‌ *ತೇಗ್ಕ (ಆ ತೇಗ್ಕು)) 

ಕೋಲ್ತೊಟ್ಟಿ (ನಾ). “ಗಾರೆ ಮೊದಲಾದುವನ್ನು ಮೇಲೆತ್ತಿ 
ಕೊಡುವುದಕ್ಕಾಗಿ ಮಾಡಿರುವ ಕೋಲಿನ ಕಾಲುಳ್ಳ (ಕಟ್ಟಡ 
ಕಾರನ) ಹಗುರವಾದ ತೆರೆದ ತೊಟ್ಟಿ” (೫06. ಇಂಕನಿ): ಕೆಲವರು 
ತುಂಬಿದ ಕೋಲ್ತ್ರೊಟ್ಟ ದಬ್ಬರೆಗಳನ್ನು ಮೇಲೊಯ್ಯುತ್ತಿದ್ದರು 


(ಪುನರು. ೩೧೬). [ಕೋಲ್ಡ್‌ + ತೊಟ್ಟ] 
ಕೋಲ್ಡುಡಿಸು "ಕೋಲ್ಟೊಡಿಸು' ನೋ. 
ಕೋಲ್ಡುದಿ (ನಾ). ಬಾಣದ ತುದಿ, ಮೊನೆ: ಆ ಹೂಡಿ 


ದರ್ಜುನನ ಮಾರ್ಗಣದ ಮೊದಲೊಳಾವಾಹನೆಂಗೈದು ಕೆಮಲಜನಂ 
ನಿಲಿಸಿ ವೃಸಭವಾಹನನಂ ಕೋಲ್ಲುದಿಗೆ ತಂದಿರಿನಿ ಸಾಯಕದ ನೆಡುನೆ 
ತಾನೇ ವ್ಮಾಪಿಸಿ (ಜೈ ಮಿಭಾ. ೧೩-೪೨) ; ಕೋಲ್ಲುದಿಯವನ ಕಂಠಮಂ 
ಕೊಚ್ಚಿ ಹಾಯ್ದು (ಜೈ ಮಿಭಾ, ೧೬-೪೮). 
(ಕೋಲ್‌, * ತುದಿ) 

ಕೋಲ್ಡುಸ (ನಾ). ಸುಟ್ಟ ಮಾಂಸ; ಸುಂಟಿಗೆ: *ಕೋಲ್ದಿಸ 

[ಪಾಠಾಂ. ಕೊಟ್ಟಿ ಸ]ಮೆಂದುಂ ಸುಡುಬಾಡು* (ಕಶಸಾ. ೭-೧೨೪). 
[ಕೋಲ್‌ + ತುಸ] 

ಕೋಲ್ಕೊಡಿಸು, ಕೋಲ್ಡುಡಿಸು (ಕ್ರಿ). ಬಿಲ್ಲಿಗೆ ಬಾಣವನ್ನು 
ಹೂಡು; ಶರಸಂಧಾನ ಮಾಡು : ಬಿಲ್ವೆದೆ ಕೋಲ್ನೊ[ಪಾಳಾಂ.ಲ್ಹು]ಡಿಸಿ 
ತೆಗೆದಿಡುತೆ ರಿಪುಚಾತುರಂಗಮಂ ತಾಗಿದಂ ಪವನಸೂನು (ಜೈಮಿಳಾ. 
೬- `ಇ). ಕೋಲ್ಡುಡಿಸು: ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ಕೋಲ್ಡ್‌ * ಕೊಡಿಸು] 

ಕೋಲ್ಕೋಣಿ (ನಾ). ಕೋಲಿನ ಸಹಾಯದಿಂದ ನಡೆಸುವ 
ದೋಣಿ: ಕಡಲಿನ ಸಂಪತ್ತು ತೀರಕ್ಕೆ: ತಂದಿತ್ತು - ಕೋಲ್ಹೋಣಿ 
(ಕ್ರೌ ಕಚಧ್ವ. ೫-೧೨). [ಕೋಲ್‌ * ದೋಣಿ) 

ಕೋಲ್ಬೆಳೆ (ನಾ). ನೇರವಾಗಿ -ಮೇಲಕ್ಕೆ ಬೆಳೆದ. ಬೆಳೆ; ತೋಳಪ 
ಕುಡುದಾಡೆಗಳ್‌ ಪೊಳೆವೆಳವೆಜಕಿಗಳನಣಲೊಳಡಸಿದಂತಿರೆ ತೀಕ್ಷ್ಣಾತುಳ 
ಮೂರ್ತಿ ಕೇದಗೆಯ ಕೊೋಲ್ಬೆಳೆಯಂತಿರೆ ನಿರುತಿ ನಿರುತಮೇನೆಸೆದಪನೋ 
(ಲೀಲಾವ. ೪-೧೦೩). [ಕೋಲ್‌ + ಬೆಳ್ಳೆ] 

ಕೋಲ್ಕಳೆ "ಕೋಲ್ವಟ3? ನೋ. 


೨.೨೫೧ 


20 


25 


30 


40 


45 


ಕೋನಣಜ 


ಕೋಲ್ಮಿಂಚು (ನಾ). ಕೋಲಿನ ಆಕಾರದಲ್ಲಿ ಫಳೀಕೆಂದು ಹೆಳೊ 
ಯುವ ಮಿಂಚು, --ಸೆಳೆಮಿಂಚು: ಕೋಲ್ಮಿಂಚಿನಲ್ಲಿ ಕಪ್ಪು ಒಡವೆ 
ಯೊಂದು ಕೆಳಗೆ ಬಿದ್ದಂತೆ ಕಾಣಿಸಿತು (ಸಾವಕ, ೩೦) ; ಅಸ್ಟರಲ್ಲಿ ಒಂದು 
`ಜೊಡ್ಡ ಕೋಲ್ಮಿಂಚು ಬೆಳಗಲು, ಅ ಗ್ರಾಮದ ಕೆಲಭಾಗವು ಅವಳಿಗೆ 
ಕಾಣಿಸಿಕೊಂಡಿತು (ಅಂಬಿಕೆ. ಇ). "ಬಳ್ಳಿ ಮಿಂಚು' ಪರಾ. 

[ಕೋಲ್‌ * ಮಿಂಚ್ಚು] 

ಹೋಲ್ವಲೆ, ಕೋಲುಬಲೆ, ಕೋಲುವಲೆ (ನಾ). ಉದ್ದವಾದ ಬಲೆ: 
ಇಡುವಲೆ ಸಿಡಿನಲೆ ಕಜುವಲೆ ನಡೆವಳೆ ಪೆರ್ವಲೆ ತೊಡಂಕುವಲೆ 
ಕೋ([ಪಾಠಾಂ. ಕೊ]ಲ್ವಲೆ ಕಕ್ಕಡವಲೆ (ಶಬಶಂ. ೩-೨೪). ಕೋಲುಬಲೆ: 
(8). ಕೋಲುವಲೆ: ಕೋಲು (ಸಾಕಾಂ. ಕೊಳ್ಳು] ವಲೆ ತಳ್ಳಿ ವಲೆ 
ಬಳ್ಳಿ'ವಲೆ ತೊಡಕುವಲೆ , , , ಕಾಲುವಲೆಯ (ಹಚಕಾ. ೫-೮) ;'ಕೆಸೀಲು 
ವಲೆಗಳ ಸಿಡಿವಲೆಯ ಮಿಡಿವಲೆಯ . . . ಬೇಟಿಗಾಆರು ಬಳಸಿದರು 
ಶಿವನ (ಕುವ್ಯಾಅ. ೫-೩೩); ಕೋಲುವಲೆ ತೊಡಕುವಲೆ ಬೀಳುವಲೆ 
ಕಣ್ಣಿವಲೆ. .. ಅರೆವಲೆಗಳಿರ್ದುವಾ ಶಬರರಲ್ಲಿ (ಸಿದ್ಧೇಪು. ಕ-೬). 

[ಕೋಲ್ಡ್‌ + ಬಲೈ] 

ಳೋಲ್ವಳೆ "ಕೋಲ್ವಟಕೆ ನೋ. 

ಕೋಲ್ವಟ್‌, ಕೋಲ್ಕಳೆ, ಕೋಲ್ವಳೆ (ನಾ). ಅಂಬಿನ ಸುರಿಮಳೆ; 
ಬಾಣವರ್ಷ : ಅಕೆಬರ್‌ ಮಹೀಭುಜರ್‌ ಕಡುಮುಳಿದಾರ್ದು 
ಕೋಲ್ವಟಕಿಯನಿರ್ದೆಸೆಯೊಳ್‌ ಸುರಿಯಲ್‌(ನಳಡಂ.ಇಗಳು. ಕೋಲ್ಕಳಿ: 
ತೇಲ್ವಿದು ರೆಣಾಗ್ರದಿಂದಲ್ಲದೆೊಡುಳುಣೆನೆನುತೆ ಕೋಲ್ಮ (ಪಾಕಾಂ. ಲ್ವ]ಕಿ 
ಗಜಕಿದನವಂ (ಜೈಮಿಭಾ ೧೨-೩೬). ಕೋಲ್ಡಳಿ: ಮೆಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಕೋಲ್‌ + ಮಟ] 

ಕೋವ (ನಾ). ಕುಡಿಕೆ ಮಡಕೆಗಳನ್ನು ಮಾಡುವ ಕಸುಬಿನವನು; 
ಕುಂಬಾರ: *ಕೋವರ್‌ ಐ ಕುಂಬಅರ್‌(ಕುಜುಂಬರ್‌') ೫ (ಶಮದ. 
ಸರಿ. ೨); *ಬಾಂಬರೆನೆ ಕೋವರ್‌ (ಪಾಠಾಂ, ರೆನೆ] ಕುಂಬಜರ್‌? 
(ಕಬ್ಬಿ ಕೈ. ೯೧ 8); ಸಂಜೆಯೊಂದು ಆ ಕೆಳವ ಕೋವನಂಗಡಿಯಲ್ಲಿ 
ನಿಂದೆ (ಗಿಳಿವಿಂ. ೧೨೩-೪೦). 

ಕೋವರಚಕ್ಷ, - ಕುಂಬಾರನ ಚಕ್ರ; ತಿಗುರಿ: ಕೋವರ ಚಕ್ರಂ 
ತಿರಿವಂದದಿಂ ತಿರಿದುದಾ ಚಕ್ರಂ ವಿಯಚ್ಚಕ್ರದೊಳ್‌ (ಶಾಂಕಿಪು. 9-೫೪); 
ನೆಗೆದಂಬರಕ್ಕೆ ಗಡೆಯಂ ಕ್ರಮದಿಂ ತಿರುಪೆ: ಧರಾಚಳ್ರಂ ಕೋವರ 
[ಪಾಕಾ€. ಕುರವರ]ಚಕ್ರಂ ತಿಅಕಿವ ತೆಲದೆ ಶಿಜಂದತ್ತೆನಸುಂ ತಿರುಗುವಂತೆ 
ತಿರುಪಿದ `ನೆತ್ತಂ (ಗದಾಯು. ೮-೨೪) ; ಆರಿಭೂಪಾಳೋಗ್ರನೀರ 
ಪ್ರಮುಖಮಂ . .. ಕೋವರೆಡಕ್ರ » ೫ % ರದಿಂ ಶಿಜ್ಜನೆ ತಿರಿನಿದಪಂ 
(ಎಕ. ೪11, ಸಾಗರ. ೧೦೯-೨೪ ; 1042); ಭೂಮಂಡಲಂ ಕೋವರ 
ಚಳ್ರಾಕಾರದಿಂ ಸಿಲ್ಕನೆ ತಿರಿಯೆ (ಜಗವಿ. ೧೮-೨೨) ; 
[ದೇ. ॥ ತಮಿ. ಮಲ. ಕುಯವ, ಕುಶವ; ಶುಳು. ಕುಸನೆ].,. - 

ಕೋವಟಿ "ಕೋಮಟ' ನೋ. 

ಕೋನಟಿಗ "ಕೋಮಟಗ' ನೋ. 

ಕೋವಣ, ಕೋಮಣ್ಯ, ಕೋವಳ್ಳ (ನಾ). ಲಂಗೋಟಿ; ಕೌಪೀನ: 
ಆಜ್ರೋವಣಮೆಂದು ಕೌಸೀನಂ? (ಕಶಸಾ. ೨೮-೫೯೧); *ಕೋವಣಮೆನೆ 
ಕೌಪೀನಮಕ್ಕುಂ ೨ (ಕಬ್ಬ ಕೈ. ೬೪); ಡೇಸಿಗನಾರುಮಿಲ್ಲಡೊಂ 
ಕೋವಣಕ್ಕಪ್ಪೊಡಂ ಭಾಗಸಮಿಲ್ಲದೊನ್‌(ವಡ್ಡಾರಾ.೪೬-೮); ಅರಿಗನಂ 
ಪೊಗಟ್ಟೂಡಿದನಂದು ದೆಂಡಕಾಷ್ಮದ ತುದಿಯೊಳ್‌ ಪಳಂಚಲೆಯೆ 
ಕೋವಣನಂ ಗುಡಿಗಟ್ಟ ನಾರದಂ (ಪಂಸಭಾ. ೧೨-೨೧೯); ರಾವಣನಂ 
ಕೋನಣಮಂ ಸೀಳ್ವಂ ತೆ ಸೀಳ್ಕು (ಧರ್ಮಾಮೃ.- ೭-೯೫), 

142 


ಕೋವಣಫೀ 


“ಔಕಾರಕ್ಕೆ ಓತ್ತಂ - RG ಕೋನಣ? (ಶಮದ.೨೬೦ ಪ್ರಯೋ) ; 
ಅವರು ಇನತ್ತು ಮಧ್ಯಾ ಕ ಒಂದೇ ಕೋವಣ ಧರಿಸಿ, ಹೆಗಲಿಗೆ ಒಂದೇ | 
ಅರಿನೆ ಹಾಕಿಕೊಂಡು.. (pi ರೆ ( ಕೈಮಾಂಸ. ೨೮). ಕೋಮಣ್ಯ: 
ಹೆಚ್ಚಾಗಿ ಹಳ್ಳಿಯ ಮಕ್ಕ ಳು ಕೋಮಣವನ್ನು ಮಾತ್ರ ಉಟ್ಟರುತ್ತಾರೆ 
(ಕೂಢಿ). ಕೋವಳ್ಳೆ : ಸತಿಗೊಂದು ಕಪ್ಪಡಂ Ho ಕೋವಳಂ 
ಣಂ] ಸುತನೆನಿಸಿದಂಗೆ ಮತ್ತ ಂತೊಂದು ಕೋವಳಂ 
[ಪಾಳಾಂ. ಇಂ] (ಇಳೆರ. ೫೦-೧೭); ಮುನ್ನ ನಿಮ್ಮ ಕೋವಳ [ಪಾಠಾಂ. | 
ವಾಳ, ಮಳ)ನಾಗಿಪ್ರೆನು ನಿಮ್ಮಾಜ್ಞೆಯಿಂದೆ ಹರಿಗೆ ತಲ್ಪ ವಾಗಿರ್ದೆನು | 
(ಭೈರಸೂ. ೨೭). 

[ದೇ. 1 ತನಿ. ಕೋವಣ ; ಮಲ. ಕೋಣ, ಕೋವಣ ; ತುಳು. 
ಕೋಮ, ಕೋವಣ ; ತೆಲು, ಗೋಣ, ಗೋವಣ. / ಸಂ. ಕೌಪೀನ] | 
ಕೋವಣವೀ (2 ಲಂಗೋಟಿಯನ್ನು ನೀಡು; ಕೌಪೀನವನ್ನು| 
ಕೊಡು: ಮುನ್ನೆಲೆನನೆಯೊಳ್‌ ಮುನಿಗಳ ಕುಶೀಲವರ್ಗೆ ಕೋನಣ | 
ವಿತ್ತಂತೆ (ಚಿಕವಿ. ೬-೧೬೮ ವ). [ಕೋನಣ * ತ್ಕ] | 
ಕೋವರೆ (ನಾ). (?): ಉತ್ತರದಲಿ ದಂಡುವೊತ್ತಿ ಬಿಡಲು ಗುಡಿಯೆತ್ತಿ 
ಹೊಯ್ದವು ದೊರೆಗಳಿಗೆ ಸುತ್ತ ಕೋವರೆದ ಕಾವಲು ಹ 
| 


1° 


(ಪಾಕಾಂ. 


ಮೊತ್ತನನೇನ ಬಣ್ಣೆಸುವೆ. (ಅಮುಸಾಂ. ೨-೩೩). 

ಕೋವರಿ "ಕವ್ವರೆ' ನೋ. 

ಕೋವಳೆ, "ಕೋವಳೆ? ನೋ. 

ಕೋವಳೆ (ನಾ). ಕೋಮಲತೆ; ಮೃದು: “ಕೋವಳ -ಕೋಮಲ 
= ಮೃದು” (ತದ್ಭಕೋ.೯); *ನಳನಳೆಕೆಯ ಕೋಮಳಿಕೆಯೆ ಕೋವಳ 
(ಪಾಕಾಂ. ಮಲ]ಮೆನಿಪುದು? (ಚತುನಿ. 11, ೩೭). 

[< ಸಂ. ಕೋಮಲ] 

ಕೋವಳ್ಳೆ "ಕೋವಣ' ನೋ. 

ಕೋವಳೆ, ಕೋಮಳ್ಕೆ, ಕೋವಳ್ಳ,, ಕೋಹಳ, ಕೋಳ್ಕೆ (ನಾ). 
ನೈದಿಲೆ: *ನೈದಿಲ್ಲಳೊಳುಪ್ಪಳ ಕೋವಳೆಗಳ್‌ ೨ (ಕರ್ಣಾನಿ. ೩೯); 
*ಕೋವಳೆಯೆನಲ್‌ ನೈದಿಲೆ? (ಕಶಕ. ೧೨೧) ; ಕೋವಳೆ ಬಣ್ಣಂಗೆಟ್ಟಿಳ್‌ 
ಕಮಲಿನಿ ಬಾಯ್ವಿಟ್ಟಳ೯ (ರಾಮಾಶ್ವ. 3೬-೨೮); ಸೂರ್ಯೊೋದಯಕೆ 
ಚನ್ನ ಕೋವಳೆಯು ನಗಲೇನೊ (ಕವಿಸೋ. ೬೭-೨೨). ಶೋಮಕಳ್ಳೆ: 
*ಕೋಮಳೆ-ನೆಯ್ದಿಲ್‌ (ನೆಯ್ದಲ್‌)” (ಕಮದ. ಪರಿ. ೨). ಕೋವಳೆ 
*ಕೋವಳೆಂದು ನೈದಿಲು? (ಶಬ್ದಮಂ. ೨೭), ಕೋಹಳೆ: ದ್ವಾರಬಂಧ 
ಕವಾಟ ಕಲ್ಲಿನ ದ್ವಾರ ಗರ್ಭಾಗಾರಯುತ ಕರವೀರ ಜಾತಿ ವಕುಳ 


1° 90 


೨೨೫೨ ಕೋನಿದಾರಧ್ರಜ 
ಬೊಬ್ಬೆಯಾರ್ಭಟಿ ಬಾಣ ಬಿಡುವ ಕೋವಿಯೊಳುಬ್ಬಿ ತಿವಿದ ಬಲು 
ಧೂಮ ಉಬ್ಬಲಾಗಸಕಾಗ (ಕಂನವಿ. ೩-೭೩); ಚೂರಿ, 


ಕನಣೆ, ನೇಗಿಲು, ಕೋಪಿ, ಶತಫ್ಲಿ ಮೊದಲಾದ ಆಯುಧಗಳನ್ನು 
(ಕೃವಾಉ. ೨೪೪); ಹದ್ದು ಹಾರಲಿಕ್ಕೂ, ಕೋವಿ ಹೂಡಲಿಕ್ಕೂ ಜೋಡಿ 


5] (ಗಾದೆ). "ಕೊಳವಿ? ಪರಾ. ಗೋವಿ: ೫. ಮಕರದಿಬ್ಬಿ, ರೇಖ 
ವಿಸರೆ, ಗೋವಿ, ತುಪಾಕಿ ಮುಂತಾದ ಆಯೆಸಯಂತ್ರಜಾಲಗಳಿಂದಲೂ 
(ಕೃವಾಸ. ಆ೭). [೮ ಕೊಟವಿ] 


ಕೋನಿ "ಕೋವೈ' ನೋ. 
ಕೋವಿಕಾರ "ಕೋವಿಕಾಅ' ನೋ. 


(30  ಕೋವಿಕಾಜಿ, ಕೋವಿಕಾರ, ಕೋವಿಗಾರ (ನಾ). ಬಂದೂಕನ್ನು 


ಆಯುಧವಾಗಿವುಳ್ಳವನು: ಚಿಕ್ಕಗೊಂಡನ ಮಗ ಕೋವಿಕೂಜ 
ದೇನೆಯನಾಯ್ಯ (ಎಕ. 1111, ಸೊರಬ. ಶಾಕಿನಿ 
ಯರಿಗರಿಗಳನೊಳುಣಿಸಾಗಿಯಾ ಕೋವಿಕಾಜರು ಮಾಡಿ (ಚಂಪ್ರಸಾಂ. 
೮-೪೯). ಕೋವಿಕಾರ : ಕೋವಿಕಾರರು ಕೋಲಾಹಲದಿ ಕೂಗುತಾ 
ರಾಯಪೌಜಿಗೆ ರೋಷದೋರಿ (ಸೌಂದಕಾ. ೭-೪೩). ಕೋಮವಿಗಾರ : 
ಕೋವಿಗಾರನ ಮೇಲೆ ಪಾಯ್ವ ಪೆರ್ಬುಲಿಯಂತೆ (ಶ್ರೀರಾಮಾ ೬೮೭-೨೬೩). 
[ಕೋವಿ + -ಕಾಜ) 

ಕೋವಿಗಂಡಿ (ನಾ). "ಕೋಟಿಯ ಮೇಲಿನ ಕೈಪಿಡಿಗೋಡೆಯಲ್ಲಿ 
ಗುಂಡು ಹಾರಿಸುವುದು ಮೊದಲಾದುವಕ್ಕಾಗಿ ಅಲ್ಲಲ್ಲಿ ಬಿಟ್ಟಿರುವ 
ಕಂಡಿ” (ಲೀಗೀ!. ಇಂಕನಿ). [ಕೋವಿ * ಕಂಡಿ] 

ಕೋವಿಗಾರ "ಕೋವಿಕಾಅ' ನೋ. 

ಕೋನಿಗೊಳನವಿ (ನಾ). ಬಂದೂಕಿನ ಕೊಳವೆ, ನಳಿಗೆ: ವರರವಿಯ 
ಕೋವಿಗೊಳವಿಯ ಮಾಡಿಯದರೊಳತ್ಕುರುಕಳಾನಿಧಿ ಮರ್ದ ತುಂಬಿಯಾ 
ನಾಳಕ್ಕೆ ಸ್ಫುರಿತಾಗ್ನಿಯಿಡೆ ಶಿಡಿಗಳುಡುಗಳಂದದಿಯುದುರ್ವ ಘನಡಂದ್ರ 

ಗೈದು (ಪ್ರ ಧುಪು. ೨-೧೦). 
[ಕೋವಿ * ಕೊಳವಿ (ಆ ಕೊಲವಿ)] 

ಕೋವಿಚೀಲ (ನಾ). . ಕೋವಿಯ ಉಪಯೋಗಕ್ಕೆ ಅಗತ್ಯವಾದ 
ಸಿಡಿಮದ್ದು ಮೊದಲಾದುವನ್ನು ತುಂಬಿಕೊಳ್ಳುವ ಚೀಲ: ಅವನು 
ಕೋವಿ ಮತ್ತು ಕೋವಿಚೀಲಗಳನ್ನು ತೆಗೆದುಕೊಂಡು (ಮಲೆಮ. ೮೧೬). 

[ಕೋವಿ * ಚೀಲ] 

ಕೋವಿತ (ನಾ). ಒಂದು ಬಗೆಯ ಮರ: ಕೋವಿತ: 

ಯಲ್ಲಿ ಬೆಳೆಯುವುದು ಕಟ್ಟಿಗೆ ಬಿರುಸು (ಕಛಾಗೆ. ೩೮). 


೪೮೩-೮ ; 1388); 


ಒಣಭೂಮಿ 


ಟಿ 


ಮುಕುಳ ಕೋಹಳ ವಿಭಾತಿಯಲಿ .. . ಪೂಜಾವಿರಚನಾಲಂಕಾರ ಕೋವಿದ (ನಾ). ತಿಳಿದವನು; ವಿದ್ವಾಂಸ; ಪಂಡಿತ: ಪಂಡಿತಂ 
ಮಾಗಿರಲು (ಬಸತು. ೧೮-೩೯). ಕೋಳ: *ಕೋವಳೆ(ಳ್‌), ಕೋಳೆ, ಪ್ರಾಪ್ತಂ ನಿಶಾರದಂ ಕೋವಿದಂ ಬ . ವಿದ್ವಾಂಸನೆನಿಸಿಕ್ಕು? 
ಕೋಹಳ್‌, ಕೋಮಳೆ - ಕುವಲಯ * (ತದ್ಭಕೋ. ೯); ಕೋಳಿ |$5| ಸುಜಾತ ೬೬-೨), ಪೇಳುವೆ BER ಕ 


ಹೂವದಳದಳ (ಹೂಹಾದಿ. ೭-೧೫). [೮€. ಸಂ. ಕುನಲಯ] 
ಕೋವಿ, ಗೋವಿ, (ನಾ). ೧. ಕೊಳವೆ; ನಿಚಕಾರಿ; ಜೀರ್ಕೊಳವೆ: 

ಶ್ರೀ ಕೃಷ್ಣಂ ಕರದಿ ಪೊನ್ನಂಡೆಯಂವಿಡಿದು ಕಸ್ತುರಿವೆರದ ಪರಿಮಳೋದ 

ಕವ ತೀವಿ ಚೆಳುಗಂಗಳುಂ ಪೊಳೆಯೆ ದಂತಪಂಕ್ತಿಗಳುವುಜ್ವಳಿಸುಶಿಕೆ 


ಭುಜ ಯುಗ ಓವುಬ್ಬರಿಸೆ ನಾಮಶ್ರೀಲಲಿತಹಸ್ತದಿ ಕೋವಿಯಂ ಸಿಡಿದು | 40| 


» » ಸರ್ವರಂ ತೋಯಿಸಲು (ನವಮೋ. ೧೦-೬೦). ೨. ಕೊಳಲು ;; 
ವೇಣು. "ಸಿಳ್ಳಂಗೋವಿ' ಪರಾ. &. ಊದುಗೊಳನವಿ.. ೪. ಸರ; 
ಮುಂತಾದ ಆಭರಣಗಳಲ್ಲಿ ಅಳವಡಿಸುವ ಚಿನ್ನದ ಕೊಳವಿ. | 
೫. ಗುಂಡು ಹಾರಿಸುವ ಸಾಧನ; ತುಬಾಕಿ: ಸುತ್ತ ಬಳಸಿ | 
ಪೆಟಲವರು ಕೋವಿಗಳನು ತೆತ್ತಿಸಲವರಾರಭಟಿಯ ವೃತ್ತಿಯಿಂ ತಾರಗೆಗಳ 
ಗೂಳೆಯವಿರದೆತ್ತಿತು ದ್ರುಷಲೋಕದತ್ತ 


(ಕುರಾಸಾ9. ೧೦-೩೫) ; 


45 


ಸಕಲ ಕೋವಿದರು (ನಾಗಕು. ೧-೧); ಎಲೆ ಮರುಳೆ ಕೋವಿದ 
ನಾದೊಡಯ್ಯನೆ ಪರೋಸ್ಸದೊಳ್ತಿಳಿದುಕೊಳ್‌" (ಜೈಮಿಭಾ. ೪-೪೧). 
[Xಂ.] 
| ಕೋವಿದಾರೆ (ನಾ). ಕಂಚುವಾಳದ ಗಿಡ; ಕೆಂಗಾಂಚಾಳದ ಗಿಡ: 
*ಕಾಂಚನಾರಕ್ತೆಮೆನಲ್‌ ಕೋವಿದಾರಮೆನಲ್ಕೆ ಕಾಂಚಿವಾಳಂ? (ಮಂಗರಾ. 
| ೩೮-೨೩); ಆಮಲಕಾಮ್ರಾತಕ ಕೋವಿದಾರ ಪನಸಾಂಕೋಲಾತಿ 
| ಮುಕ್ತಾಕ್ಸ್ಮ... ಕಣ್ನೊಬ್ಬಿತಾ ಪರ್ವತಂ (ನೆಂಕಮ. ೩-೫). [ಸಂ.] 
ಕೋನಿದಾರಿಧ್ದಜ (ನಾ). ೧. ಕೋವಿದಾರ ಗಿಡದ ಚಿಹ್ನೆಯುಳ್ಳ 
ಧ್ವಜ, --ಪತಾಕೆ, ಬಾವುಟ; ಭರೆತನ ಬಾವುಟ: ತಡೆ, 
ತಡೆ, ಅದೇನದಾ ಕೋನಿದಾರೆಧ್ವಜಂ (ಶ್ರೀರಾಮಾ. ೧೫೮-೧೬೧). 
| ಪಿ. ಅಂಥ ಧ್ವಜವುಳ್ಳವನು. (ಕೋವಿದಾರ* ಧ್ವಜ] 


ಕೋವಿದೆ 


ಕೋವಿದೆ (ನಾ). ತಿಳಿದವಳು; ಪಂಡಿತೆ; ನಿಪುಣೆ; ವಿದುಷಿ: 
ರಾವಣ್ಮ ಭೂಷಣದ ಪೆಣ್ಣುಭರಣನೇಕೆ ಕೋವಿದೆಯರಲ್ಲ ಸೈರಂಧ್ರ್ರಿಯ 
ಕೆನಲ್ಕೆ ವಿಷಯೆಗೆ ಸಿಂಗರಂಗೈದೆರು (ಜೈಮಿಭಾ. ೩೧-೭); ಗಂಡನ 
ಘನತೆಯೆಂತಂತು ಪೆರ್ಮೆಯ ಕೆಕೆೊಂಡೆಸೆವುದು ಕೋವಿದೆಯರು 
(ಹದಿಬ. ೪-೪೧). (ಸಂ. ಕೊಣೆದಾ] 

ಕೋವಿಲ್‌ "ಕೋಯಿಲ್‌' ನೋ. 

ಕೋವಿಲು "ಕೋಯಿಲ್‌? ನೋ. 

ಕೋವಿಲೆ "ಕೋಯಿಲ್‌ ನೋ. 

ಸೋನು, (ಕ್ರಿ). ಕೆಡವು; ಬೀಳಿಸು; ಬಿಸುಡು (2): ಬಿಸುಡು 
ಮನೆಗಳಂ ಬಿಟ್ಟಿಳ್ವ ಮಕ್ಕಳ್ಗಳ ಓವಡೆ ಮುನೀಂದ್ರ ಹೋಮಾಜ್ಕ 
ಚರುಸಮಿತೆಗಳ ಕೋನಿ (ಪಾಠಾಂ. ತೇವ] ಗಂಧಾಕ್ಸೃತೆಗಳಂ ಬಿಸುಟು 
ಪರಿತಂದದೇನೇಳ್ರೆನಬ್ಬಾಕ್ಷಿಯ೦ ಮದನಲಕ್ಷ್ಮಿಯರ್‌ ನಿಟ್ಟಿಸಿದರೀಶ 
ನಿರವ (ಚಿಬಪು, ೨೦-೧೮). [?] 

ಕೋವು "ಕೋಹ್ಯು ನೋ. 

ಕೋವುಳು(ನಾ).ಗೆದ್ದಲು; ಇರುವೆ(?): ಮೂಡಸೀತರು ಗದ್ದುಗೆಯ 
ಕೆಳಗೆ ಕೋವುಳೆ [ಪಾ990. ಮೇಗೆ ಗೂಗೆಯೆ]ದ್ದಾಡಿದುವು ಬಳ್ಳು ಕರೆ 
ದವು (ಸೋಮಚ. *ಕೋವುಳು- ಕುಂಬಾರ ಹುಳು” 
(ಪ್ರಭಣ್ಣ)- (1) 

ಕೋವೆ,, ಕೋವ್ಕಿ (ನಾ). ೧. ಲೋಹಗಳನ್ನು ಕರಗಿಸಲು 
ಮಾಡಿರುವ ಮೂಸೆ; ಮಣ್ಣಿನ ಮೂಸೆ: ಚಿನ್ನ ವಿಶೇಷ ಮಣ್ಣು 
ಅಧಮವೆಂದಡೆ ಅದು ನಿಂದು ಕರಗುವುದಕ್ಕೆ ಮಜ್ಜೆನ' ಕೋವೆಯೆ ಮನೆ 
ಯಾಯಿತ್ತು (ನುಜಕೆಮಿಂ, ೯೨); ವರಭಾಗ ಸಂಬ್ಮೆಯಂ ಮಿತ್ರಪಂಡಕ 
ವನಣಿಯರಮದರೊಳೊಡಗೂಡಿ ಕೋವೆಯೆರಡಂ ಹಿಡಿದು ಪಿರಿದು 
ರಂಧ್ರಂಜೋಜದಂತೆಯ್ದೆ ಮುಚ್ಚಿ (ಆರಾಚ. ೧೩-೧೦); ಘನ ಮೂಲಿಳಾ 
ಸಾರವೆಜಿದು ಕೋನೆಯೊಳಿಟ್ಟು ತನಿಗಿಚ್ಚಿನಿಂದೆ ಕಾಸಿದರೆ ತನಗೆ ತಾನೆ 
ಕಿಟ್ಟಿಕಾಳಕೆ ಹಾರಿ ಭೋಂಕನೆ ಕೀಳು ಚಿನ್ನ ಮೇಲಹುದು (ಭರಚ. 
೬೯-೧೨೦) ; ಕೆ೨ಡೆಗಳ ಕೋವೆಯಲಿ ಕಾವ ಕಾಂಚನದಂತೆ (ಗೊಲ್ಲೊಥಾ. 
೯-೨೫೩). ೨. ರಂಧ್ರ; ತೂಶು; ಬಿಲ: ಹುತ್ತದ ಕೋವೇಲಿ 
ಹುಟ್ಕಾಳೆ ಕರಿಯವ್ವ ( ನಾಪದ. ೨೦-೧). ಷಿ. (ಉಗುರುಗಳ) ತುದಿ; 
ಅಗ್ರ : *ಸೆಖಾಗ್ರಾಣಿ - ಉಗುರುಗಳ ಕೋವೆಗಳನ್ನು* (ಬಾಹಟೀ 
೨-೫-೧೨೨ ವ). ಕೋವ್ಯಿ: ೨. ಈ ಗಣಿಗಳಿರುವ ಪ್ರಾಂಕದಲ್ಲಿ 
ಆಗ್ನಿಪರ್ವಕದ ಸಂಬಂಧ ಕಾಣಬರುವ ಬಹಳ ಆಳವಾದ ಕೆಲವು 
ಕೊೋನಿಗಳು ನೇದಲ್ಲಿರುತ್ತವೆ (ವಿಜ್ಞಾನ. 1, ೮೪). 

(ದೇ. ॥ ತಮಿ. ಕುವೈ, ಕುಕ್ಕೆ; ಮಲ. ಕುವ; ಶುಳು. ಕೋವೆ) 

ಕೋವೆ, (ನಾ). ಹಬ್ಬುವ, ಅಂದವಾದ ಕೆಂಫುಹೆಣ್ಣು ಬಿಡುವ 

ಒಂದು ಜಾತಿಯ ಬಳ್ಳಿ: (9). 
[ದೇ. ॥ ತಮಿ. ಮಲ. ಕೋವೈ ; ತೆಲು. ಕ್ರೋವಿ; ಗೋವಿ] 

ಕೋವೆ (ನಾ). ಅನುಕ್ರಮ; ಆನುಪೂರ್ನಿ; ಪರಿವಿಡಿ: ಇನಜಗೆಂದಾ 
ಮಾದ್ರಭೂಪಾಲನೊಪ್ಪಿತಾ ಜನಪ ಕೌರವನ ಮನ್ನಿಸಿದನೆಂಬಾ 
ಕಥೆಯ ಕೋವೆಯಂ ಶೌನಕರಿಗೆ ವಿನಯದಿಂ ಸೂತನುಸಿರಿದಂ 
(ಲಕ್ಷ್ಮಥಾ. ೪-೧-೫೦). 

(ದೇ. | ತಮಿ. ಕೋವೈ ; ಮಲ. ತೆಲು. ಕೋವ] 
ಕೋನೈ, (ನಾ). ೧. ಒಂದು ಬಗೆಯ ರೋಗ; ಅಗ್ನಿಮಾಂದ್ಯ ; 


ಮಕ್ಕಳ ಭೇದಿ; ವಿರೇಚನ: ನೀ ಉಸುರಿ ಪೇಳ್‌ ನಿನಗ; 


೪-೧೦೧); 


ಜೀರ್ಣವೊ ಕೋವೆಯೋ ಅಂಗುಳಿಯ ಮುಳ್ಳೋ ಭಾವಿಸಲು ನಾ 4 


ಮದ್ದು ಮರನೆಂದಾವುದುಮನಅ್‌ ಯೆ (ಬಸಪು. ೧೪-೨೦). 


5.೨೫೩ 


0 


15 


ಕೋಶ 


೨. ಒಂದು ಬಗೆಯ ಕೆಮ್ಮು; ನಾಯಿಕೆಮ್ಮು; ಕೋಡಗ 
ಕೆಮ್ಮು: ಜನನಿಯೂಟಿದಪಥ್ಯದಿಂದಲಿ ಘನತರದ ರೋಗಗಳು 
ಶಿಶುವಿಗೆ ಜನಿಸುವುವು ಮಿಗೆ ಕೋನೆಗಳು ಸುಂಟಗೆಗಳುರವಣಿಸಿ ಕನಕನಗೆ 
ಕೆನಷ್ಮಿಲುಗಳುಬ್ಬಸವನವರಥ ಸಂದಣಿಸಿ ಕವಿಯಲು (ಪ್ರಹ್ಲಾಚ. ೮-೪೧); 
ಮಕ್ಕಳ ಕೋನೆಗೆ:-ಮಯೂರಶಿಖಿಯನ್ನು ನೀರಲ್ಲಿ ತೇದು ಎರೆಯೆ 
ಗುಣ (ವಿನೈವ. ೧೦೮); ನೆಲ್ಲಿಕಾಯ ರಸಮಂ ಎಣ್ಣೆಯಂ ಬೆರಸಿ 
ಕುಡಿಯೆ ಕೋವೆ ಸೀರ್ಗುಂ (ವಿವೈವಿ. ೯೧). &. ವ್ಯಾಧಿ; ರೋಗ: 
ಬದುಕದೆ ಅವಳಿಗೇನಮ್ಮ ಕೋಪವೇ? ಬದುಕಿದ್ದೂ ಸತ್ತಂತೆಯೆೇ ಅನಳು 
(ನಿಂದೆನೆ. ೧೯೬). ೪. ಮಕ್ಕಳ ತಲೆಯ ಮೇಲೆ ಏಳುವ ಗುಳ್ಳೆ, 
—ಕುರು: (ಕಿ). (1. 1 ಶುಳು. ಕೋನೆ] 
ಕೋನ "ಖೋವಾ' ನೋ. 
ಕೋವೆಲೆ (ನಾ). ಕೋವೆಯ ಎಲೆ: ಕೋವೆಲೆ, ಆಶ್ವಗಂಧಿಯ ಬೇರು, 
ಎಳ್ಳು ಇವನ್ನು ಚಿಗಳಿಯಾಗಿ ಕುಟ್ಟಿ ಮೆಲ್ಲಲು ಗೆಡ್ಡೆ ಕರಗಿ ಹೋಗುವುದು 
(ವಿವೈವಿ ೭೮). [ಕೋಮವೈ + ಎಲೈ] 
ಕೋನೆಹಲ್ಲು (ನಾ). ಅರ್ಧ ಅಗಿದು ಮೇವನ್ನು ಹೊರಗೆ ಉಗಿವಂತೆ 
ಮಾಡುವ, ಮೆಲುಕಿಗೆ ತೊಂದರೆಯಾಗುವ ಒಂದು ಬಗೆಯ 
ದೋಷದಿಂದ ಕೂಡಿದ, ದನಗಳ ದವಡೆ ಹಲ್ಲು: ದನಾ ಪರೀಕ್ಷೆ 
ಮಾಡೋವಾಗ ಹೀನಸುಳಿ, ಪಾತಾಳಸುಳಿ, ದಾವಣೆಿಸುಳಿ.. . ಕೋರಬಗ್ರಿ 
ಕೋವೆಹಲ್ಲು ಇವೆಲ್ಲಾನೂ ಚೆಂದಾಗಿ ನೋಡಿ ಒಳ್ಳೆ ಸುಳಿ ಇರೋದೆ 
ತತ್ತರ್ಲಾ (ಹುಟ್ಟಹ. ೧೩೯). [ಕೋವೈ ೪ ಹಬ್ಬು (ಆ ಪಲ್‌) 
ಕೋಶ (ನಾ). ೧. (ಕತ್ತಿ, ಬಾಕು ಮೊದಲಾದ) ಆಯುಧಗಳನ್ನು 
ಇಡುವ ಚೀಲ; ಒರೆ: “ಕೋಶಃ, ಪ್ರತ್ಮಾಕಾರಃ, ಖಡ್ಗ ಓಧಾನಂ 
-ಈ ೩ ಒಲಕೆ 5 (ಹಲಾಯು. ೭೮-೩೧೯); “ಪ್ರುಶ್ಮಾಕರಂ ಕೋಶಮವ 
ಜಕೊಜಿಕಿ ಗಳಕ್ಳುಂ > (ಮಂಗರಾ. 66-೩೭) ; ಅಕಟಿ ನೀನಿನ್ನೆವರಮಾಚರಿ 
ಸಿದ ತಪಸ್ಕೆ ಕತ್ತಿ ಮುರಿದಾ _ಕೋಶವಾಯ್ತೆ? (ಹೆಬ್ಬೆಕ. ೩೨-೧೪). 
೨. ಪಕ್ಷಿಗಳ ತತ್ತಿ; ಮೊಟ್ಟೆ: *ಪೇಶೀ, ಕೋಶಃ, ಅಂಡಂ 
- ಈ 2 ಮೊಟ್ಟೆ * (ಹಲಾಯು. ೪೦-೮೭; “ಕೋಶಂ ಪೇಶಿಯಂಡಮೆನೆ 
ತಕ್ತಿಯಕ್ಕು0* (ಮಂಗರಾ. ೫೦-೧).೩. ವೃಷಣ; ತರಡು; ಬೀಜ: 
“ ಮುಷ್ಕಂ, ಅಂಡ, ವೃಷಣಃ, ಕೋಶಃ, ಸಂಗ್ರಾಹಃ, ಮುಖ್ಬಃ- ಈ 
೬ ಆಂಡಂ* (ಹಲಾಯು. ೮೬-೩೬೯). ೪. ರೇಶ್ಮೆ ಹುಳು. ಮೊದಲಾದ 
ಕೆಲವು ಜೀವಿಗಳ ಪೊರೆಯ ಆವರಣ, ಗೂಡು: ರೇಶ್ಮೆ ಹುಳು 
ಗಳಿಗೆ ಮೇವನ್ನು ಹಾಕುತ್ತಲೇ ಇರುವರು. ಅವನ್ನು ಆದಷ್ಟು ಡೆನ್ನಾಗಿ 
ಬೆಳೆಸಿ ಅವುಗಳ ಕೋಶವು ಕೈಗೆ ಸಿಗುವ ತನಕ ಆತುರ (ಬಾಲಪ್ರ. 11, 
೯೦೯). ೫. ರಾಜ್ಯದ ಏಳು ಅಂಗಗಳಲ್ಲಿ ಒಂದು; ಭಂಡಾರ; 
ದೊಕ್ಕಸ ; ಖಜಾನೆ: *ಅರಸಂ ಪೆರ್ಗಡೆ ಜನಪದವರಿದೆನಿಸುವ ಕೋಟಿ 
ಕೋಶಮಾಯಕ್ತಂ ಬಂಧುರವೃತ್ತಮಿಶ್ರನೆಂದಿಂತು ರಾಜ್ಮಮಕ್ಕು ೦ 
ವಿಚಾರಿಸಲ್‌ ಸಪ್ಲಾಂಗಂ* (ವಸ್ತುಕೋ. ೬೦-೪೮) ; ಸಲ್ಲಲಿತ ದೇಶ 
ಕೋಶವನು ಕಟಿಕವನವಕ್ಕುಳ್ಳ ಕುಲಕರಣದುರ್ಗಂ ಮುದ್ರೆ ಮೊದ 
ಲಾದುವೆಲ್ಲವುಂ ಬಿಡದೊಪ್ಪುಗೊಟ್ಟು ಹೋಗು (ಹಚಳಾ. ೮-೭೭) ; 
ಕೋಶವೆಂಬುದು ನಾಲ್ಕನೆಯ ರಾಣ್ಮಾಂಗ... ಕೋಶವೆಂದರೆ ಸ್ವಾಮಿ 
ಗಧಿಕ ಸಂಗ್ರಹದ ನಿವೇಶನ ಭಾಂಡಾಗಾರೆ (ಮುನಿವಂ. ೧೯೦). 
೬. “ಕರಗಿಸಿದ, ಕರಗಿಸದೆ ಗಟ್ಟಿಯಾಗಿರುವ, ಈ ಎರಡು ಬಗೆಯ 
ಚಿನ್ನ ಮತ್ತು ಬೆಳ್ಳಿ” ಅಮರ ಟೀಕೆ.. ೬. ಕಾಯಿಯ ಅಥವಾ ದ್ವಿದಳ 
ಧಾನ್ಯಗಳ ಹೊದಿಕೆ; ಸಿಪ್ಪೆ: (೪) ೮. “(ಮಾನು ಮೊದಲಾದ) 
ಕೆಲವು ಪ್ರಾಣಿಗಳ ದೇಹದ ಗಡುಸಾದ ಹೊರಹೊದಿಕೆ; 
ಚಿಪ್ಪು; ಶಂಖ, ಮುತ್ತಿನ ಚಿಪ್ಪು”: (ಪಶ್ರಿನಿ. ೬೪). 


ಕೋಶಗೃಹ 


೯. ತಾವರೆ ಹೂವಿನ ಒಳಗಿನ ಗೊಂಡೆ; ಕರ್ಣಿಕೆ; ಬೀಜಕೋಶ: 
ಬಂಡಿನಲರ್ಪುಡಿಯಿಂ ಪೊರೆದ ಪರಮೆವಜಕಿಯಂ ಕೋಶದೆಳಬಿಟ್ಟುಗೆತ್ತು 
ಕರ್ದುಂಕಲೆಂದವ್ವಳಿಸುವ ಬಾಲಹಂಸಂಗಳಿಂ (ರಾಮಾಶ್ಚ. ೫೨-೨೭). 
೧೦. ಯಾವ ವಸ್ತುವನ್ನಾದರೂ ಮುಚ್ಚಿ ಭದ್ರಪಡಿಸುವ ಚೀಲ, 
ಕವಚ, ಪೆಟ್ಟಿಗೆ ಮೊದಲಾದ್ದು. "ವಿ ತ್ಥ್ಯೋಶ' ಪರಾ. 
೧೧. ಕಣಜ; ಉಗ್ರಾಣ; ಕೋಠಿ: (8). ೧೨. ಹೂವಿನ ಮೊಗ್ಗೆ ; 
ಕುಟಿಲ: (೪). ೧೩. ಸ್ತ್ರೀಯರ ಯೋನಿಮುಖ; ಗರ್ಭಾಶಯ: 
(ಕ). ೧೪. ಗಂಡಿನ ಜನನಾಂಗ; ಶಿಶ್ನ; ಲಿಂಗ: (ಕಿ). 
೧೫. ನಿಘಂಟು; ಶಬ್ದಾರ್ಥಾಕರ : ಎಡೆಮಡಗದನೇಕಾರ್ಥ ವಸ್ತು 
ಕಥನಂ ಕೋಶಂ (ಕಾವ್ಯಾವ. ೯೫೧). ೧೬, [ನ್ಯಾಯಶಾ] ದಿವ್ಯಗಳಲ್ಲಿ 
ಒಂದು: “ಕೋಶಂ ದಿವ್ಮ ವಿಶೇಷಂ 7 (ವಸ್ತುಕೋ. ೧೩೪-೧೦೦). 
"ಕೊ ಶಪಾನ' ಪರಾ. ೧೩. [ವೇದಾಂತ] ಜೀವಾತ್ಮನನ್ನು 
ಆವರಿಸಿಕೊಂಡಿರುವ ಐದು ಬಗೆಯ ಆವರಣ. "ಕೋಶಪಂಚಕ' 
ಪರಾ. [ಸಂ.] 

ಕೋಶಗೃಹ (ನಾ). ಅಮೂಲ್ಯವಾದ ವಸ್ತುಗಳನ್ನಿಡುವ ಮನೆ; 
ಖಜಾನೆ; ಭಂಡಾರ: ಬಲದೇವ ವಾಸುದೇವರ್‌ ... ಗುಣಗಣ 
ಮಣಿಗಣ ಕೋಶಗೃಹದಂತೆಯುಮಾಗಿ (ಶಾಂತಿಷು. ೧-೬೮ ವ); ಕೋಶ 
ಗೃಹದಂತಷ್ಟಾಪದಾಧಿಷ್ಠಿತಂ (ಪುಷ್ಪಪು. ೫-೬೮). [ಕೋಶ ಗೃಹ] 

ಕೋಶನಾಥ (ನಾ). ಖಜಾನೆಯ ಮುಖ್ಯಾಧಿಕಾರಿ, ಕೋಶಾಧ್ಯಕ್ಷ: 
ಭಂಡಾರಿ: ಕುಳ್ಳಿರೆ ತತ್ಕುಮಾರ ಮಂತ್ರನಿಪುಣ ಕೋಶನಾಥ ಕರಣಾ 
ಗ್ರಣೆ ಸೂರಿ ಕವೀಂದ್ರ ಮಾನ್ಯ ವೈದ್ಮನುತಮುಹೂರ್ತವೇದಿ ನಿಚಯಂ 
ಬಲದಲ್ಲಿರವೇಳ್ಲುಂ (ಲಾಸ್ಕರಂ. ೧-೩). [ಕೋಶ + ನಾಥ] 

ಕೋಶಪಂಚಕ (ನಾ). [ವೇದಾಂತ] ಅನ್ನಮಯ, ಪ್ರಾಣಮಯ, 
ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯವೆಂಬ 
ಐದು ಕೋಶಗಳು, ಜೀವನ ಆವರಣ: ಇಲ್ಲಿ ತಿಳಿ ಈ ಕೋಶ 
ಪಂಚಕವಲ್ಲ ಆತುಮನೌಬುದಿದು ನಿಜದಲ್ಲಿ ನೋಡೈ (ಗಗತಾ. ೧೮-೨೧). 

[ಕೋಶ + ಪಂಚಕ] 

ಕೋಶಸಪಾನ (ನಾ). "ಕೋಶ'ವೆಂಬ ದಿವ್ಯಪರೀಕ್ಷೆಯಲ್ಲಿ ವಾದಿ 
ಪ್ರತಿವಾದಿಗಳು ತಮ್ಮ ಹೇಳಿಕೆಯನ್ನು ಸ್ಥಾಪಿಸಲು ದೇವತಾ 
ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರಿನಲ್ಲಿ ಎರಡು ಅಥವಾ ಮೂರು 
ಬೊಗಸೆ ನೀರನ್ನು ಕುಡಿಯುವ ವಿಧಾನ: ಶರೆಣರ ನಿಚ್ಚ ನಿಚ್ಚ 
ಪೂಜಿಸುವಂಗೆ ಇದಕ್ಕಿದೆ ದೃಷ್ಟ ದೀವಿಗೆ - ಪಾದೋದಕ ಕೋಶಪಾನವಲ್ಲದೆ 
ಏನೂ ಇಲ್ಲವಯ್ಯ (ಬಸವ. ೬೪೯); ಹರನಾಣೆ ಶಿಖಿ ವಿಷಂ ತವಿಸರ 
ಮಧಿಕ ಘಟಾಹಿ ಕೋಶಪಾನಂದಲುಮೆಂಬುರು ಸಪ್ತದಿವ್ಮಂ (ತ್ರಿಷುವಿ. 
೭-೧೦೫). [ಕೋಶ + ಪಾನ) 

ಕೋಶಫಲ (ನಾ). ಒಂದು ಬಗೆಯ ಗಿಡ; ತಕ್ಕೋಲ:: “ತಕ್ಕೋಲ 
ವೃಕ್ಷದ ಪರಿಮಳ ದ್ರವ್ಮ? (ಅಮರ-ಟೀಕೆ) ; “ಕೋಲಕಂ, ತಕ್ಕೋಲಕಂ, 
ಳೋಶಫಲಂ ತ್ತಿ ತಕ್ಕೊ ಲದ ಗಿಡ, ತಕ್ಕೋಲದ ಬೊಂಕೆ, ತಕ್ಕೋಲದ 
ಫಲ; ಪರಿಮಳದ ಚಕ್ಕೇಮರ' (ಸಿದ್ಧಾಂತಿ. ೧೮೦). [ಕೋಶ * ಫಲ) 


20 


25 


30 


ಕೋಶಮಾವು (ನಾ). ಒಂದು ಬಗೆಯ ಮರ: *ಲಾಕ್ಟ್ರಾವೃಕ್ತಃ-|40 
ಲಾಜ, ಕೋಶಮಾವು? (ಓಷಧಿ. ೧೪೩). [ಕೋಶ + ಮಾವು) 


ಕೋಶವಿಭೂತಿ (ನಾ). ೧. ಬೀಜಕೋಶದ ಸಮೃದ್ಧಿ; (ಹೂವಿನ) 
ಕರ್ಣಿಕೆಯ ಪುಷ್ಳಳತೆ. ೨. ಖಜಾನೆಯ ಐಶ್ವರ್ಯ ; ಬೊಕ್ಕಸದ 
ಸಂಪತ್ತು. ೧,೨: ಕೋಶವಿಭೂತಿ ವಿಕ್ರಮದ ಸೊಂಪುದ್ಯಾನ 
ದೊಳ್‌ ನೀನಮೊಪ್ಪುಗುಮುರ್ನೀಶರೊಳೊಪ್ಪದೆಂದೆನಿಸಿದಂ ತನ್ನೇ 
ಆಕ್ಲಿಯಿಂ ಪದ್ಮಜಂ (ಪುಷ್ಪವು. ೫-೫೬). [ಕೋಶ + ವಿಭೂತಿ) 


೨.೨೫೪ 


ಕೋಸ್ಟ 


ಕೊೋಶಾಗಾರ (ನಾ). ಇ ಕೋಶಗೃಹೆ: ವಸುಧಾರಕಮೆಂಬ ಳೋಶಾ 
ಗಾರಮುಂ (ಅದಿಪು. ೧೫-೬ ನ). [ಕೋಶ + ಆಗಾರ] 

ಕೋಶಾತಕಿ (ನಾ). ೧. ಒಂದು ಬಗೆಯ ಕುಂಬಳ ಅಥವಾ ಸೋರೆ. 
೨. ಪಡವಲ ಬಳ್ಳಿ ಅಥವಾ ಅದರ ಕಾಯಿ: *ಕೋಶಾತಕೀ, 
ಪಟೋಳೀ-ಈ ೨ ಹಡಲಂ? (ಹಲಾಯು. ೩೪-೪೯), ಹಾಲೆ ಕೋಶಾತಕಿ 
ಪಟೋಳಿಯಕ್ಕುಂ ” (ಮಂಗರಾ. ೩೭-೨೧) ; ಬಾಣಸಿಗಂ ಮುಳಿದು 
ಪೆರರಜಕಿಯದಂತು ಸರ್ವಸಂಭಾರ ಸಂಮಿಶ್ರಮಪ್ಪ ಕೋಶಾತಕೀ 
ಫಲಮಂ ಚರಿಗೆಗೆ ಫೊಕ್ಕ ಸುಧರ್ಮನಿಗಿಕ್ಕಿ ದೊಡೆ (ಚಾವುಂಪು. ೩೬೬-೧೫). 
೩. ಹರಳು ಗಿಡ; ಏರಂಡ: *ಕೋಶಾತಕೀ - ೧. ಪಡವಲಗಿಡ. 
೨, ಅವುಡಲಗಿಡ (ಸಿದ್ಧಾಂತಿ ೩೨೧)- [ಸಂ. ಕೋಶಾತಕೀ]) 

ಕೋಶಾಧ್ಯಕ್ಷ (ನಾ). - ಕೋಶನಾಥ: ಕೋಶಾಧ್ಯಕ್ಷನಂ ಕರಿದು 
ಸಕಟಾಳ ಮಂತ್ರಿಯು ಕೇಳಿದಷ್ಟು ದ್ರವ್ಮಮಂ ಕುಡುವುದೆಂದು ಪೇಳೆ 
(ಕಗವಿ. ೧೦೬-೮). (ಕೋಶ +" ಕು 

ಕೋಶಾಲೆ (ನಾ). ಒಂದು ಬಗೆಯ ಔಷಧಿ ಗಿಡ: “ಜೀವಗಂಧ- 
ಮೆಂಥೆಯ, ಕೋಶಾಲೆ, ಹೆಗ್ಗುರುಓಗೆ ೫ (ಓಷಧಿ. ೭೯). [1] 

ಕೋಶಾನಸ್ಕೆ (ನಾ). ಕೀಟಿಗಳಲ್ಲಿ ಕೆಲವು ಜೀವಿಗಳು ತತ್ತಿಯ 
ಒಳಗೆ ಹುದುಗಿಕೊಂಡಿರುವ ಅವಸ್ಥೆ : ಹೆಣ್ಣು ಸೊಳ್ಳೆಗಳು ಹರಿಯದೆ 
ನಿಂತಿರುವ ನೀರಿನ ಮೇಲೆ ಕುಳಿತು ೩೦೦-೪೦೦ ಮೊಟ್ಟೆ ಗಳನ್ನು 
ಒಂದಾವರ್ಶಿ ಇಟ್ಟು, ಅವು ೨೪ ಗಂಟೆಯೊಳಗಾಗಿ ಮರಿಗಳಾಗಿ ಅನಂತರ 
ಕೋಶಾವಸ್ಥೆ ಯನ್ನು ಸೇರಿ ನೀರಿನಲ್ಲಿಯೇ ಈಜುತ್ತಿರುತ್ತವೆ (ಗೃಹವಿ. 
೧೮೬) ; ಮರೆದ ತುಂಡಿನಂತೆ ಅಲುಗಾಡದೆ ಬಿದ್ದಿರುವ ಈ ಸ್ಥಿತಿಗೆ 
ಕೋಶಾವಸ್ಥೆ ಎಂದು ಹೆಸರು (ಪ್ರಾಣಿಕಾ. ೨೫೭). 

[ಕೋಶ 4+ ಅವಸ್ಥೆ) 

ಕೋಶಿ (ನಾ). ೧. ಬೀಜಾಶಯ; ಬೀಜಕೋಶ. ೨. ಕವಚ; 
ಅಂಗಿ. [ಸಂ. ಕೋಶೀ] 

ಕೋಶಿಕೆ (ನಾ). ಒಂದು ಬಗೆಯ ಕುಡಿಯುವ ಪಾತ್ರೆ; ಪಾನ 
ಪಾತ್ರೆ. [ಸಂ. ಕೋಶಿಕಾ] 

ಕೋಶೋದರ (ನಾ). ಮೊಗ್ಗೆಯ ಒಳಭಾಗ: ಬಲದೇವನ ಮನ 
ದೊಳ್‌ ಸರೆ ನೆಲಸಿದುವಿವು ವಾಸುದೇವನ ಮನದೊಳ೯ ನೆಲಸವೆ ಹಿಮ 
ಕರಕಿರಣಂ ನೆಲಸದವೋಲ್‌ ಜಲಜನಿಬಿಡ ಕೋಶೋದರದೊಳ್‌್‌(ಶಾಂತಿಪು, 
೧-೯೧). [ಕೋಶ + ಉದರ) 

ಕೋಷ (ನಾ). ೧. - ಕೋಶ. ೨. (7): ಎಟ್ತಗೆ ಕೊಡಲ ಮೂಡಗೆ 
ಕೆಳಬಂದು ಇರ್ಪೋೈೆಯ  ಕೋಷದೆ ಪಳ್ಳದೊಳಗಣ ಉಳಿ ಅಳರಿಯೆ 


[ಸಂ.] 


(ae. 211, ೧೬-೪; 735). 


| ಕೋಷ್ಟ "ಕೊಟ್ಟ' ನೋ. 


ಕೋಷ್ಟಕ (ನಾ). ವಸ್ತುಗಳ ಅಳತೆ, ತೂಕ ಮುಂತಾದ ಪ್ರಮಾಣ 
ಗಳನ್ನು ತಿಳಿಸುವ ಪಟ್ಟಿಕೆ; ೮:ಕಣಗಳಲ್ಲಿ ಅಳವಡಿಸಿದ ಅಂಕಿ 
ಅಂಶಗಳು ಮುಂತಾದುವುಗಳ ವಿವರ; ತಃಖ್ತೆ: ಕೆಳಗಿನ 
ಕೋಸ್ಟಕದಲ್ಲಿ ರೂಢಿಯೊಳಗಿನ ಕೆಲವು ಮುಖ್ಯ ಮುಖ್ಯ ಪದಾರ್ಥಗಳು 
ಕರಗಲಿಕ್ಕೆ ಬೇಕಾಗುವ ಉಷ್ಣತೆಯ ಮಾನವನ್ನು ಕೊಟ್ಟಿದ್ದೇವೆ 
(ಮುಂಬಯಿ ೫-೧೨೧); ಜನವರಿ ತಿಂಗಳಲ್ಲಿ ತಾವು ರಾಯಪುರಕ್ಕೆ ಎಸ್ಟು ಸಲ 
ಹೋದದ್ದೆಂಬುದನ್ನುಟಳಕರು ಒಂದು ಕೋಷ್ಟಕ ಹಾಕಿ ಬರೆದಿಟ್ಟಿದ್ದಾರೆ 
(ಸ್ಕ್ಯೃತಿಟಿ. ೧೪೯); ಮಗ್ಗಿ ಕಂಠಪಾಠಮಾಡುವುದು, ಕೋಷ್ಟಕದ ಅಭ್ಯಾಸ 
ಮಾಡುವುದು ಇವೇ ಮೊದಲಾದುವು ನಮಗೆ ಸಾಮಾನ್ಯವಾಗಿ ಬೇಸರ 
ಹುಟ್ಟಿಸುವ ಕೆಲಸ (ಶಿಕ್ಷದ. ೨೪೫). (ಆ ಸಂ ಕೋಷ್ಮಕ)] 


ಕೋಸ್ಟಿ "ಕೊಟ್ಟ್ಯ' ನೋ, 


೫ 


ಕೋಷ್ಕ ೨೨೫೫ ಕೋಸ್ಕು 


ಕೋಷ್ಮ, (ನಾ). ೧. ತೊನ್ನು; ಕುಷ್ಠರೋಗ: ಉರಿಬೆಂಕಿ ಸರ್ನಾಂಗ| | ಕೋಷ್ಮಾಸನ (ನಾ). ಒಳಮನೆಯಲ್ಲಿ ಸಿದ್ಧಪಡಿಸಿದ ಪೀಠ (?): 


ದೊಳುಣ್ಮೆ ಹದಿನೈದು ದೊರೆನೆತ್ತ ದಿವಸಕ್ಕೆ ಕೋಸ್ಮವಾಗಲು ಅವನ| | ಗಣಧರದೇವರೆ ಗುರುಭಕ್ತಿಪೂರ್ವಕಂ ತನಗೆಡೆಮಾಡಿದ ಕೋಷ್ಠಾಸನ 
ತರುಣಿ ತಾಯ್ಮೊದಲಾಗಿ ಪೇಸುತಂಯಿಂರಲು (ಪ್ರಭುಪು. ೯-೧೦೨) ; ದೊಳ್‌ ಕುಳ್ಳಿರ್ದು (ಕಾಂತಿಪು. ೯-೬೯ ವ). [ಕೋಷ್ಯ + ಆಸನ] 
ಹಿಮಕೆರಂಗೆ ಕಲಂಕ ರುದ್ರಗೆ ತಮ ಸುರೇಂದ್ರಗೆ ಕೋಸ್ಕ (ಕಂಕದಾ.| | ಕೋಷ್ಟ (ಗು). ೧. ಸ್ವಲ್ಪ ಬಿಸಿಯಾಗಿರುವ; ತುಸು ಬೆಚ್ಚಗಿರುವ. 
೭-೨೪). ೨. ಒಂದು ಬಗೆಯ ಮರ; ಚಂಗಲಕೋಷ್ಕ : “ನೀರಜ| 5 | (ನಾ). ೨. ಸ್ವಲ್ಪ ಬಿಸಿ. [ಸಂ.7 
ಮೆನಲು ಕೋಷ್ಕಮಕ್ಕು 0? (ಮಂಗರಾ, ೪೩-9೧); *ಪೌಷ್ಯರಮೂಲಂ- ಕೋಸಂಬರಿ "ಕೋಸುಂಬರಿ? ನೋ. 
ಪುಸ್ಕರಮೂಲ, ಕೋಷ್ಮ” (ಓಷಧಿ. ೧೦೩). [ಆ ಸಂ. ಕುಸ್ಮ] ಕೋಸಿಗ (ನಾ). ಕೌಶಿಕ ವಂಶದವನು, --ಗೋತ್ರದವನು : 
ಕೋಷ್ಟ್ಯ (ನಾ). ೧. ಹೊಟ್ಟೆಯ ಒಳಭಾಗ ; ಒಳಹೊಟ್ಟಿ ;: *ಒಡ ಸಂಕ್ರಾಸ್ತಿಯನ್ನು ಕೋಸಿಗರ ಕೋಟಿಯಮ್ಮಂ ಗೋಸಹಸ್ರಮಾಲ್ಹಂ 
ಲೊಳಗೆಯುಂ ಕೋಷ್ಮಮೆಂಬುದು” (ಹಲಾಯು. ೧೩೬-೩೧) ; “ಉದರ (ಮೈಆರಿ. ೧೯೨೯, ೭೮-೧೨ ; 964). [ಆ ಸಂ. ಕೌಶಿಕ) 
ದೊಳಗಂ ಪೇಳುನಲ್ಲಿ ಕೋಷ್ಮಮದೆಂಬುದು ” (ಮಂಗರಾ. ೧೪೧-೧೫). |10 ಕೋಸಿಗವಳ್ಳಿ (ನಾ). ಒಂದು ಊರಿನ ಹೆಸರು: ಕೋಸಿಗವಳ್ಳಿಯ 
೨. ಹೊಟ್ಟಿ ಯೊಳೆಗಣ ಅಂಗಗಳು; ಕರುಳು, ಯಕೃತ್ತು, ಗರ್ಭ ಕಣ್ಣಮ್ಮಂಗಸಿಟ್ಟುವಬ್ಬೆಗಂ ಪುಟ್ಟಿದ ಕನ್ನಯ್ಯನೆ (ಎಕ. ೪111, ಸೊರಬ. 
ಕೋಶ ಚೊಟಲಾಡಿವು. "ಕೋಷ್ಠಾ ಣು? ಪರಾ. ೩, ಮನೆಯ ೪೪-೬ ; 971). [ಕೋಸಿಗ + ಪಳ್ಳ] 
ಒಳಕೊಠಡಿ; ಕೋಣೆ: *ನೃಪಾಲಯಾಂತರ್ಗತ ಕಕ್ಷೆ ಕೋಸ್ಮಂ”| | ಕೋಸ್ಕು (ಕ್ರಿ). ದಾರವನ್ನು ಸೂಜಿಯ ಕಣ್ಣೊಳಗೆ ತೂರಿಸು; ' 
(ವಸ್ತುಕೋ. $s ಪದಿನಾಜುಂ ಭಿತ್ತಿಗಳೊಳ್‌ ನಾಲ್ಕುರಿ ವೀಧಿ ಪೋಣಿಸು: “ಕೋಸು - ಸೂತ್ರಪ್ರವೇಶೇ (ಪೋಣಿಸು) ೫ (ಶಮಧಾ). 
ಗಳುಅಯೆ ನೆಗಟ್ಲಾ ಪನ್ನೆರಡುಂ ಕೋಷ್ಮಂಗಳೊಳ್‌ (ಆದಿಪು.|15 [ಕೋ 4+ -ಸು,] 
೧೦-೩೫ವ); ನಾಟ್ಕ ಶಾರೆಯ ಕೋಷ್ಯ ಗಳ ರಚನೆಯಿದೆ (ಅಜಿಪು. ೭-೧೯); | | ಕೋಸ್ಕು, ಕೂಚ್ಯ್ಮ, ಕೂಟ್ಮಿ, ಕೊಚ್ಚು ಕೋಚ್ಕ, ಕೋಟಿ, 
ಭಗವಂತನ ದರುಶನಾರ್ಥವಾಗಿ ಬಂದು ಸೇರುವುದಕ್ಕೆ ಯೋಗ್ಯಮಾದ ಕೋಚು, ಕೋಚೆ (ನಾ). ೧. ಓರೆ; ಮೂಲೆ: ನಿವೇಶನವು 
ದ್ವಾದಶಕೋಷ್ಮಂಗಳಂ ಮಾಡಿಸಿದನು, (ಪುರುಚ. ೧೨೪). ೪. ಕಣಜ; ಮಟ್ಟಿ ವಾಗಿ ಯಾವ ಕೋಸು ಅರೆಕೊರೆ ಇಲ್ಲದೆ ಇರಬೇಕು (ಗೃಹವಿ.೧೫೩). 
ಉಗ್ರಾಣದ ಮನೆ: *ಅಂತರ್ಗಹಂ ಕುಸೂಲಗೃಹಾಂತರ್ದೇಶಂ ಕೂಚ್ಕ ಸುದ ಕೊಂಕುತನ. “ಕೂಚಂಭಟ್ಟ' ಪರಾ. 
ಗಳೆಜಿಗೆ ಕೋಷ್ಮಮದಕ್ಕುಂ” (ವಸ್ತು ಕೋ. ೧೩೨-೮೭).೫. ಕುದುರೆಯ |20 ಕೊಟೆ. ೨. "ಕೂಚಿಭಟ್ಟ' ಪರಾ. ಕೊಚ್ಚು : ೨. "ಕೂಚುಭಟ್ಟ' 
ಗುದಪ್ರದೇಶದಿಂದ ಕೆಳಗಣ ಪಾರ್ಶ್ವ: ಆಸನದಿಂ ಕೆಳಗಣ ಬರಿಗಾ ಪರಾ. ಕೋಟಚ್ಚ. (ಗು). ೩. ವ ಕ್ರಸ್ವಭಾವದ : ಒಲಿದಿತ್ತು ಪಾಲಿಸಾ 
ಸನ್ನಂ ಕ ಮೆಂಬ ಪೆಸರದಕಕ್ಕು (ER ೯-೪೦). ೬. ಪದರ; ತೆಕೆಜನ ನನಗೆಂದು ತೆಲುಗ ಬಣಜಿಗರೆ ಚೆನ್ನ ಉಲಿಯಲು ಸಕ್ತೆಲೆಗಳ 
ಸ್ಮ ರ: ಹುಚ್ಚುತನದ ಅವಸ್ಥಾ ವಿಶೇಷಗಳಲ್ಲಿ ಮೆದುಳಿನ ಕೋಷ್ಮಗಳಲ್ಲಿ ಮೂಗನರಿವಗೆ ಸಲೆ ಕೋಚ ಬಣಜಿಗಗೇಕೆ .., ಎಂದು ಬೇಡರ ತಿಪ್ಪ 
ವಿಶೇಷ ಪರಿವರ್ತನೆ ಕಂಡುಬರುತ್ತದೆ (ಜೀವಾತ್ಮ. ೫೭). ೭. ಗಣನೆಯ ನುಡಿದ (ಜ್ಞಾನಚ. ೧೩-೨೨). ಕೋಟಚೈ, ೪. ಮಡಿಲು; ಉಡಿ: 
ಕೋಷ್ಟಕದೊಳಗಣ ಚೌಕ, je —ಅಂಕಣ.|251 ಅವಳು ಅವಸರವಸರವಾಗಿ ಬಕ್ಕರೆಯನ್ನು ಕೋಚಿಯಲ್ಲಿ ತುರುಕಿದಳು 
೮, ಪ್ರಾಕಾರದ ಗೋಡೆ; ಸುತ್ತುಗೋಡೆ; ಅಂಗಣ: ಮುನಿಜನ (ಕಕ್ತಧ್ವ. ೭೬). ಕೋಚು: ೨." ಕೋಚುಭಟ್ಟ? ಪರಾ. ೫. ಅಂಚು; 
ಮನಿಮಿಷಕಾಂತಾಜನವಾರ್ಯಶ್ರಾವಿಕಾಜನಂ ಪರಿವಿಡಿಯಿಂ ಜಿನವಲ್ಲಭ ತುದಿ; ಕೊನೆ; ಚುಂಗು: *ಕೋಚು-ತುದಿ, ಏರುದನಿ? 
ಪ್ರದಕ್ಷಿಣಮೆನಿಸಿರ್ಪುದು ಮೊದಲದೆಸೆಯ ಕೋಸತ್ರಯದೊಳ್‌ (ಮಲ್ಲಿಪು. (ಜಾನಕೋ. ೪೨); ಮೊಣಕಾಲಿನಿಂದ ಇನಿತೆ ಕೆಳಗಿನವರೆಗೆ ಕೋಡು 
೧೪-೧೮೦). ೯. ಪೀಠ; ಆಸನ: ಕಿರೀಟಮನೆಡಗೆಯ್ಕಿಂದೋಸರಿ ಸುತ್ತು | |. ಇಳಿಬಿದ್ದಿದ್ದ ಒಂದು ಅರೆಕೊಳಕು ಅಡ್ಡಪಂಚೆಯುಟ್ಟು (ಮಲೆಮ. ೧೩೨) ; 
ಮುಚಿತಕೋಷ್ಕ ದೊಳವರ್ಗಳ್‌ ಕುಳಿ ರ್ದು (ಡಂದ್ರಪ.೬-೧೭ನ). (ಸಂ. 30 ಈ ಐದು ` *ನೂಳದ ಪೈಕಿ ನಾಲ್ಕು ಮೊಳವನ್ನು .. . ಸೊಂಟಕ್ಕೆ ಸುತ್ತಿ 
ಕೋಷ್ಕಕ (ನಾ). ೧. ಮನೆಯ ಒಳಕೊರಡಿ; ಕೊಟ್ಟಿಗೆ. ೨. ಕಣಜ; ಕೊಂಡು ಉಳಿದ ಒಂದು" ಮೊಳವನ್ನು ಕೋಟಾಗಿ ಮಂಡಿಯವರೆಗೆ 
ಧಾನ್ಯದ ಮನೆ; ಉಗ್ರಾಣ. "ಧಾನ್ಯಕೋನ್ಮಳು ಸಾ ೩. ಸುತ್ತು ಬರುವಂತೆ ನೇತುಬಿಟ್ಟು ಉಡುತ್ತಾರೆ “ಹೈ ಸರ್ವೆ. ೪೫). ಕೋಟೆ: 
ಗೋಡೆ. [ಸಂ.] ೧. ಯೋಚಿಸೈ ಈ ಕೆಅನ ಪುರುಷರು ನಾಚಿಕೊಳ್ಳುವ ಸತಿಯು ತಾನು 


ಕೋಷ್ಮಬುದ್ಧಿ (ನಾ). [ಜೈನ] ಬುದ್ಧಿಯ ಮಹತ್ವಕ್ಕೆ ಸಂಬಂಧ 

ಪಟ್ಟ ಹದಿಕೆಂಟು ಬಗೆಯ ಬುದ್ಧಿ ಗಳಲ್ಲಿ ಒಂದು: *ಬೇಡಿದನಂಗೆ 

ಟೇ ತುಳು ಕೊಡುವಂತೆ ಪೆರರುಸದೇಶದಿಂ. ಪಲವುಂ ಕಲ್ತು ಬೆಸಗೊಂಡ 

ದನೆ ಪೇಳ್ತುದು ಕೋಸ್ಮಬುದ್ಧಿಯೆಂಬುದು” (ಕ್ರಾನಕಾ. ೯೨ - ೧೭). 
(ಕೋಸ್ಮ + ಬುದ್ದಿ 

ಕೋಷ್ಕಾ ಗಾರೆ (ನಾ). ಉಗ್ರಾಣದ ಕೊಠಡಿ ; ಧಾನ್ಯತೇಖರಣೆಯ 

ಮನೆ] ಕಣಜ : ಅರಸನ ತೋಟ ಗಾರದ ಕರಣಂಗಳ ಕಾಪನೆಯ್ಲೆ 


ಕೋಚೆಯಾದಡೆ ಹೇಸಿಕಲ್ಲವೆ ರಾಯ ಕೇಳೆಂದ (ಕಕ್ಕೋಕ. ೭-೧೮). 
೪. ಕೋಚೆಯೊಳಗಿನ ಬಳಕ್ಕರೆಯನ್ನು ಬಾಬೂನ ಮುಂಡೆ ಇಟ್ಟಿಳು 
(ಕಕ್ತಧ್ವ. ೬೭). ೬. ಸಂಕೋಚ (?): ನಾಚಿ ಪುಷ್ಕರ ಸಿಂಹಪೀಠವ 
ಮೋಚಿಡವನಂ ತಿಳಿದು ನಿಳಯಕೆ ಕೋಚೆಯಿಂದೈದಿದನು ನಳನೃಪ ನಿಜ 
೬ಕೇತನಕೆ (ಅಂಬಕಾ. ೪೮-೭೪). [ದೇ ॥ ತುಳು. ತೆಲು, ಕೋಸು] 
ಕೋಸ್ಕು (ನಾ). ಮೂರು ಅಥಔೌ ನಾಲ್ಕು ಮೈಲಿಗಳ ದೂರ; 
40, ಒಂದು ಹರದಾರಿ; ಕ್ರೋಶ: ಕೋಸು.-ಕ್ರೋಶ” (ತದ್ಭಕೋ. ೯); 
ಬಂಟಸಿ ಕಳ್ಳುಂ (ಆದಿಪು. ೫-೧೫); ವಸುಧಾಧಾರಮೆಂಬ ಕೋಷ್ಟಾ ಅಲ್ಲಲ್ಲಿ ಮಾವಿನ ಬನಗಳನ್ನು ಬೆಳೆಸಿದ್ದೇನೆ. ಅರ್ಧ ಅರ್ಧ ಕೋಸಿಗೆ ಒಂದ 
ಗಾರದಿಂದಂ (ಶಾಂಕಿಪು. ೧೧-೮೪ ವ). [ಕೊೋಷ್ಠ + ಆಗಾರೆ] ರಂತೆ ಬಾವಿಗಳನ್ನು ತೋಡಿಸಿದ್ದೇನೆ(ಪ್ರಾಚೀಹಿಂ,೧೨೬).[ ಆ ಸಂ.ಕ್ರೋಶ] 
ಕೋಸ್ಕಾಣು (ನಾ). ಕೋಷ್ಕದೊಳಗೆ ಸೇರಿದ ಅಣು; ಗರ್ಭಕೋಶ] | ಕೋಸ್ಕು (ನಾ). ಒಂದು ಬಗೆಯ ತರಕಾರಿ; ಕ್ಯಾಬೇಜು : ಕೋಸು 
ದಲ್ಲಿ ಸೇರಿದ ಜೀವಾಣು: ಗರ್ಭಧಾರಣೆಯ ನಂತರ ಒಂದೇ ಬೆಳೆಯಲು ಮರಳು ಮಿಶ್ರವಾದ ಕೆಚ್ಬೆನೆಲ ಉತ್ಕೃಷ್ಟ ವಾದುದು 
ಕೋಷ್ಠಾಣುವು ಅಸಂಖ್ಯಾತ ಕೋಷ್ಠಾಣನಿಗಳಾಗಿ ಪರಿಣಮಿಸುತ್ತದೆ |45, (ತರಬೆ. ೪೫). "ಎಲೆಕೋಸು', "ಹೂಕೋಸು? ಪರಾ. 
(ಜೀವಾತ್ಮ. ೨೨೧). [ಕೋಸ್ಕ + ಅಣು] |_| (?. 1 ಶಮಿ. ಕೋಸು. / ಹಿಂ. ಕೋಸು] 


ಬಂ 
ಲಾ 


ಕೋಸುಂಬರಿ 


ಕೋಸುಂಬರಿ, ಕುಸುಂಬರಿ, ಕೋಸಂಬರಿ (ನಾ). ೧. ಕಡಲೆಬೇಳೆ | 
ಆಥವಾ ಹೆಸರುಬೇಳೆಯನ್ನು ನೀರಲ್ಲಿ ನೆನಸಿ, ಸೌತೆಕಾಯಿ, 
ತೆಂಗಿನ ತುರಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿಸೊಪ್ಪು, 
ನಿಂಬೆಹಣ್ಣಿನ ರಸ್ಕ ಉಪ್ಪು ಇವುಗಳನ್ನು ಕೂಡಿಸಿ ಒಗ್ಗರಣೆಹಾಕಿ 


ತಯಾರಿಸುವ ಒಂದು ಬಗೆಯ ತಿನಿಸು: ಅವಲಕ್ಕಿ, ಬಾದಾಮಿಹಲ್ಪ, | 5 


ಕೋಸುಂಬರಿ ... ಪಟ್ಟ ಉದ್ದಕ್ಕೂ ಸಾಗಿತು (ರೂಪಸಂ. ೧೭); | 
ಕೋಸುಂಬರಿ, ಬಾಳೆಹಣ್ಣಿನ ರಸಾಯನ ಮೊದಲಾದ ... ಚರ್ಪುಗಳು 
(ಕಳಹು.೨೭). ಕುಸುಂಬರಿ: ೨. ಹವಾಗುಣಕ್ಕೆ ಕೆಟ್ಟುಹೋಗದಂತೆ 
ಜೋಪಾನಮಾಡಿದ ಹಣ್ಣು ಮೊದಲಾದ್ದು: (6). ಕೋಸಂಬರಿ : 


೧. ಇಂಬಾದ ವಿವಿಧ ಕೋಸಂಬರಿ ಶಶವ ಹೊಂಬಟ್ಟಿಲಿಂದ ಜಗದಂಜೆ |।0 


ಬಡಿಸಿದಳು (ಕುಚೇಲೋ. ೧೧೬-೧೩) ; ಚಟ್ನಿ ಕೋಸಂಬರಿ ಕಾಯಿರಸ 
ಗಳನ್ನು ಮಾಡುವುದರಲ್ಲಿ (ಮುಂಬಯಿ. ೫-೧೬೭). ೩. ಕೋಸು, 
ಚಪ್ಪರಬದನೆ, ಸೌತೆ, ಬಾಳೆಕಾಯಿ, ಮೊದಲಾದ ಕೆಲವು ಹಸಿ 
ತರಕಾರಿಗಳನ್ನು ಸಣ್ಣಗೆ ಹಚ್ಚಿ, ಉಪ್ಪು ಮೊದಲಾದುವನ್ನು 
ರುಚಿಗೆ ತಕ್ಕಂತೆ ಸೇರಿಸಿ, ಒಗ್ಗ ರಿಸಿದ ಗೊಜ್ಜು, 
ವ್ಯಂಜನ: ಪ್ರತಿದಿನವೂ ಹಸಿ “debnd adil ಮಾಡಿ 
ಉಕಾ (ಆಡುಸೌ. ೭೭); ಬಾಳೆಕಾಯಿ ಕೋಸಂಬರಿ ಎಂದರೆ 
ನನಗೆ ಬಹಳ ಪ್ರೀತಿ (ಪ್ರಕಿಬಿಂ. ೪೫). 
[ದೇ. ॥ ಇಬ. ಕೋಸುಮೃರಿ; ತುಳು. ಕೋಸುಂಬರಿ, 

ಕೊೋಸಂಬ್ರಿ./ ಮರಾ. ಕೋಶಿಂಬರೀ; ಕೋಶಿಂಬೀರ್‌] 

ಕೋಸುಗಡ್ಡೆ, ಕೋಸುಗೆಡ್ಡೆ (ನಾ). ಕೋಸು ಎಂಬ ತರಕಾರಿಯ 
ಗಡ್ಡೆ ; ಕ್ಯಾಬೇಜು: ಕೋಸುಗಡ್ಡೆಯನ್ನು ಮುಕ್ಕಾಲುಭಾಗ ಬಲಿತಾಗ 
ಕತ್ತರಿಸಿ ಉಪಯೋಗಿಸಬೇಕು (ಶರಬೆ. ಒಲೆ ಹೊತ್ತಿಸಿ 
ಕೋಸುಗೆಡ್ಡೆ ಸಾರನ್ನು ಗೋಧಿಯ ಗಂಜಿಯನ್ನು ಮಾಡಿ (ಟಾಕಥೆ. ೫೫). 
ಕೋಸುಗೆಡ್ಡೆ : ಸೊಬ್ಬನ ಜಾತಿಗೆ ಸೇರಿದವುಗಳಲ್ಲಿ. 
ಕಿತ್ತಳೆ ಮಕ್ತು ಮೊಳಕೆ ಬರಿಸಿದ ಧಾನ್ಮಗಳಲ್ಲಿ *ಸಿ* ಜೀವಾತು ಇದೆ 
(ಅತುಸೌ. ೬೪). [ಕೋಸು + ಗಡ್ಡೆ) 

ಕೋಸುಗಣ್ಣ (ನಾ). “ಓರೆಗಣ್ಣಿ ನವ, ಕಾಗೆನೋಟದವ (ಹರಿಕೋ. | 
೧೪೩). "ಕೋಸುಗಣ್ಣು' ಪರಾ. [ಕೋಸುಗಣ್ಣ + -ಆ,] 


w 


೪೫) ; 


ಕೋಸುಗಣ್ಣು (ನಾ). ಓರೆನೋಟದ ಕಣ್ಣು: ಒಬ್ಬನಿಗೆ ಕೋಸುಗಣ್ಣಿದೆ |30 


ಎಂದು ಕಿಳಿಯುನ (ಬಾಳ್ವೆಬೆ ೯೩). [ಕೋಸ್ಕು4 ಕಣ್ಣು (೮ ಕಣ)]' 
ಕೋಸುಗುಲಾಬಿ (ನಾ). ಗುಲಾಬಿಯಲ್ಲಿ ಒಂದು ಬಗೆ: ಕೋಸಿನ 
ಆಕಾರದ, ಒತ್ತೆ ಸಳುಳ್ಳ, ದೊಡ್ಡ ಹೂವು ಬಿಡುವ, ಗುಲಾಬಿಶಾತಿ; 
ಕೋಸುಗುಲಾದಿ (೦೩ರರಿ೩€-8೦56 ಇಂಕನಿ). [ಕೋಸು + ಗುಲಾಬಿ] 


ಕೋಸುಗೆಡ್ಡೆ "ಕೋಸುಗಡ್ಡೆ' ನೋ. 35 


ಕೋಸುಜಾಗ (ನಾ). ಓರಿಯಾದ ಜಾಗ; ಮೂಲೆ: ನೆರೆಮನೆಯವರ | 
ಒಂದು ಕೋಸುಜಾಗವಿತ್ತು. ಆದಿಸೆಟ್ಟಿಯ ಮಕ್ಕಳು ಆ ಜಾಗವನ್ನು 
ಸೇರಿಸಿಕೊಂಡು ತಮ್ಮ ಮನೆ ಕಟ್ಟಿದರು (ನೀತಿಟಿಂ. ೬೩). 

(ಕೋಸ್ಕು ೬ ಜಾಗ) 

ಕೋಸುವಲೆ (ನಾ). ಒಂದು ಬಗೆಯ ಬಲೆ: ಕೋಸುವಲೆ ದೋಂಟವಲೆ!4 i 
ಬಾಣಾಸನವಲಗಂಬು ಕಲ್ಲಿ ಕೈಶೊಡೆ ಗಾಳಂ ... ನಾಯ್ಕೆರಸು ೫. 
ಬೇಡರ್‌ ನಡೆದರ್‌ (ಸೂಕ್ತಿ ಸು. ೩-೧೦೩).  [ಕೋಸ್ಕು + ಬಲೈ) | 

ಕೋಹಳ "ಕೋವಳೆ' ನೋ. 

ಕೋಹಳಿಕೆ (ನಾ).- ಕೋಹಳೆ: ಅಚ್ಚ ಕವಿಲವರ್ಣದ ಪಶು ಖುರಶೃಂಗ 


ಬೆಚ್ಚಂತೆ ಸ್ವರ್ಣಕೋಹಳಿಕೆ ವಚ್ಚ ಸಹಿತ ಬಂದಿರೆ (ಮೋಹತ. ೨೩-೩೮). 145 


[ಕೋಹಳೆ + -ಇಕೆ) | 


೨.೨೫೬ 


ಪಚ್ಚಡಿ; 0 


ಎ ಕೋಸುಗೆಡೆ, |25 
a 


ಕೋಹ್ಕು 


ಕೋಪಹಳೆ, ಕೋಹಾಳ್ಕೆ ಕೋಳ್ಕೆ (ನಾ). ೧. ಜಾನುವಾರುಗಳ 
ಕೊಂಬು ಮತ್ತು ಗೊರಸುಗಳಿಗೆ' ಅಲಂಕಾರಕ್ಕಾಗಿ ತೊಡಿಸುವ 
ಚಿನ್ನ ಬೆಳ್ಳಿ ಮುಂತಾದ ಲೋಹಗಳಿಂದ ಮಾಡಿದ ಅಣಸು 
ಒಡವೆ, “ಆವರಣದ ತೊಡವು. "ಕೋಹಳಿಕೆ? ಪರಾ. ೨. ಒಂದು 
ಬಗೆಯ ಹೊದಿಕೆ : ಅನಿಮಿಷಇಂಗದಲುರಗ ಕಾಯದ ಕೋಹಳೆಯ 
ನುಗಿದು ಜನಪ ನಿನ್ನೊಡಹುಟ್ಟಿ ದವನ ಕೊಳ್ಳೆನುತ ಹೇಮ ವಿಮಾನದಲಿ 
. * * ಎಸೆದನು ನಹುಷನಭ್ರ್ರದಲೆ (ಕುವ್ಯಾಅ. ೧೩೬-೬೯) ; ಹೃದ ಬಾಜ್ಜ 
ಪೀಠದೊಳಗೆ ಸಲ್ಲಲಿತ ಸತ್ಪಾ$್ರಣ ಲಿಂಗಮಂ ಬಯ್ತು ಸತ್ತುಲ್ಲದ ಶಿರಃ 
ಕಮಳ ಕೋಹಳೆಯ ಮರ್ಚಿದಂತೆರು ಮಹಾಮಸ್ತಕಂ ಒಡೆಯೆ 
(ಭಾವಚಿಂ. ೯-೫೦). ಕೋಹಾಳೆ: ೨. ಕೊರಳ ಹೊರಜಿ ಕುಂಭಸ್ಥಳ 
ಕೋಪಾಳೆ ಸರಗಂಟಿ ಪಕ್ಕಗಂಟಿಗಳು (ಕಂನವಿ. ೨೩-೧೦೨). ಕೋಳಿ: 
೨. ಕ್ರೈಕಲೋಕತಿಲಕ ಜಿನಪತಿಬಾಲಕ ಜನ್ಮಾಭಿಷವಣ ಯೋಗ್ಮ 
ಮಿದೆಂದಿಂದ್ರಾಳಿ ಸಮೆಯಿಸಿದ ಬೆಳ್ಳಿಯ ತಯ 14080 
ಸೆದ್ಧುದಿಂದ್ರನಗೇಂದ್ರಂ (ಶಾಂತಿ. ೧೦- Ni (?) 

ಕೋಹಳ್ಳಿ (ನಾ). ಒಂದು ಊರಿನ ಹೆಸರು: ನನ್ನಾಪುರದೊಳ್‌ 
ಕೇತೇಶ್ವೆ ರಮುನುಂ ಕೋಹಳ್ಳಿಯೊಳ್‌" ದಾನವಿನೋದ ಆ ತ್ರೈ ಫುರುಷ 
ದೇವರ ಸಾಲೆಯು (ಸೌಇಇ. X1-, ೧೦೩-೨೦, 1068). 

(ಕೋ? 4 ಹಳ್ಳಿ (ಆ ಸಳ್ಳೈ)) 

ಕೋಹಾಳೆ "ಕೋಹಳೆ? ನೋ. 

ಕೋಹಿನೂರ್‌ (ನಾ). ಒಂದು ದೊಡ್ಡ ವಜ್ರದ ಹೆಸರು: ಗೋದಾ 
ವರೀ ತೀರದಲ್ಲಿ - ಕೋಹಿನೂರ್‌ (ಪ್ರಭಾಪರ್ವತ) ಎಂಬ ಒಂದು 
ರತ್ನವು ಕೆಲವು ವರ್ಷಗಳ ಕೆಳಗೆ ಸಿಕ್ಕಿತು (ಧೂಗೋಳ. ೩೭). 

[+ ಹಿಂ. ಮರಾ. ಕೋಹನೂರ್‌] 

ಕೋಷಹಿಸು "ಕೊಹಿಸು' ನೋ. 

ಕೋಹು,, ಕೋಗು, ಕೋವು (ನಾ). ೧. ಮೂಲೆ; ಸಂದು: 
ಕೋಣೆಯ ಕೋಹಿನಲ್ಲಿ ಮೂಜು ಬಾಗಿಲು ಉಂಟಿಂಬರು ಯೋಗಿಗಳು 
(ಗುಪ್ತಮೆಂ. ೬೫) ; ಓಡಿತಮರರು ಬೆನ್ನ ಬದಿಗಳ ಶೀಡುತಭ್ರದ ಕೋವು 
ಕೋಹಿಗೆ ಗಾಢದಲಿ (ಕೌಶಿಕಾ. ೨೭-೩೦); ಹೋಹೋ ಗಜಬಜ ಬೇಡ 
ಗಗನದ ಕೋಹು ಕೋಣುಗಳಲ್ಲಿ ಕುಳ್ಳಿರಿ (ನಿಭಾಗ. ೮-೧೫-೧೨). 
೨. ತುಂಡು; ಭಾಗ; ಸೀಳು: ಬಡಗಣ ದೆಸೆಯೊಳ್‌ ಕಕ್ಕಿನ 
ಳೋಹು ಆದೆಆ ಮೂಡಣ ಬೀರಜ್ಜನ ಕೆಜೆ (ಎಕ. 11, ೩೪೫-೬೪; 
ಸು. 1159); ವಾಯಬ್ಮ ಕೇಶಿಯಂಣನ ಕೆಆಕಿಯೊಳ ಕೋಹು ಮಸೆಕಬ್ಗ 
ಹಳ್ಳ ಕೆಂದಳಿರ ಹಳ್ಳ ಳ್‌ ೪, ಹಾಸನ. ೬೧-೪೧; 1216). ೩. ಹಳ್ಳ ; 
ಕೊಲ್ಲಿ ; ತಗ್ಗು: ಗಹ್ವರದ ಕೊಳ್ಳದ ಕೋಹಿನಲಿ (ಕುವ್ಯಾಸ. ಮ 
ಬೆಳೆದನಾ ನಾಸಿಕದ ನಾಳದ ಕುಳಿಯ ಕುಹರದ ಕೋಹಿನಲಿ ಕೊಂಡೆಳದು 
ಸೂಸುವ ಸುಯಿಲ ಬಟ್ಟಿಗೆ ಕೀಲಗೊಟ್ಟಿಂತೆ (ಶೊ ರರಾ. ೫-೨-೪೫). 


೪. ಹೊಲ, ಗದ್ದೆ, ತೋಟ, ತುಡಿಕೆ ಮೊದಲಾದ ವ್ಯವಸಾಯದ 
ಭೂಮಿಗಳಲ್ಲಿ ಒಂದು (?): ಕುಂಮರಿ ಕೋಹು ಸರಕಲ್ಲು 
ಕೊಡದಿ ಕಿರಕ (ಎಕ. ೪1, ಕೊಪ್ಪ. ೪೯-೨೨, 1392), ತೋಟ: 
ತುಡಿಕೆ ಕುಮರಿ ಕೋಹು ಹಲಸು ಮೆಣಸು, ಮಾವು, ಬೆಲ್ಲ, 
ಅಡಕೆ ಮೊದಲಾದ (ಎಕ. ೪11, ಕೀರ್ಥಹ. ೧೦೪-೩೬; 1404) ; 


ಹೊಂನ ಹೊಳೆನಾಡೆ. ವಳಗೆ ಅರ್ಲಕೊದಗಿಯ ಕೋಷಹಿನಲಿ ನಮ್ಮ 
ಮರಕ್ಕೆ ಸಲುವ ಸುಕ್ಷೇತ್ರ ಆಡಕೆಮರ ೯೦೦ (ಮೈ ಆರಿ, ೧೯೩೪, ೫೧-೩೧; 
ಹ ಹೋಗೆ: ೨. ಎರಡು ತಿಂಗಳ ಹಿಂದೆ ಬೋಳು ಬೆತ್ತ ರೆಯಾಗಿ 
ಒಣಗಿದ್ದ ಗದ್ದೆಯ ಕೋಗುಗಳು ಇಂದು ಬತ್ತದ ಸಸಿಗಳಿಂದಲೂ ಕಟ್ಟ 
ನಿಲ್ಲಿ ಸಿದ ನೀರಿನಿಂದಲೂ ಕಳಕಳಿಸಿ ನಗಂತ್ತಿ ದ್ವುವು (ಕಾನೂರು ೩೫೭) ; 


ಕಳೋಹ್ಕು ೨೨೫೭ 
ಅಲ್ಲಿಯ ಒಂದು ಕೋಗು ಭೂಮಿಯೇ ಇವನದಾಗಿತ್ತು (ಮಲೆಮಂ. 5 | 
ಕ್ಕು ಂದದ ಗದ್ದೆಯ ಕೋಗಿಗೆ ಉತ್ತ ತ್ತರೆದಿಕ್ಕಿನ ಗಡಿಯಾಗಿ | 


ಜು ೫). ಕೋವು: ೫. (ಕರಾ) ಗುಡ್ಡಗಳ ನಡುವಿನ | 
ಇಕ್ಕಟ್ಟಾ ದ ಭೂಮಿ. "ಕೊಪ್ಪ್ಳು' ಪ [?) 
ಕೋಹ್ಕು (ನಾ). ನಿರೂಪ; ಆಜ್ಞೆ; | ನಿಬಂಧನೆ (?) : 
ಈ ಕೋಹಿಂಗೆ ತಪ್ಪಿ ದರೆ ಗಂಗೆಯ. ತಡಿಯಲು ಕವಿಲೆಯ ಕೊಂದ ಪಾಪ; 


(ಎಕ, ೪೫, ಚಿಕ್ಕಮ. ೯೬-೧೩ ; 1141). (?) 
ಕೋಷಹು, (ನಾ). ೧. ಪೋಣಿಸುವಿಕೆ; ಪೋಣಿಕೆ; ಸರಣಿ: ಚಿಲ್ಲಿ 


ಹೋಯಿತು ಕೆಲಕೆ ಕೆಲಬರು ಬಿಲ್ಲ ಬೆರುಕೋಲುಗಳ ಬಿಸುಟರು ಗಲ್ಲೆ 


5 


ಗೆಡೆದರು ಕೆಲರು ಪಾರ್ಥನ ಕೋಲ ಕೋ([ಪಾಕಾಂ. ತೋ]ಹಿನಲಿ 10 


(ಕುವ್ಯಾವಿ. ೭-೪೭). ೨. ಸಾಲು; ಪಂಕ್ತಿ: ಥಟ್ಟಿನೊಳೊಸಗೆಯಲಿ 
ಮೊಳಗಿದವು ಕೋಹಿನ ನಿಸ್ಬಾಳ (ಕುವ್ಯಾಕ. ೨೩-೮); ಅಲ್ಲಿ ಂದಂ ಬಡಗಲು | 
ಅತ್ತಣಿದ ಕಟ್ಟೆಯ ಕೋಹು (ಎಕ. x1೪, ಮಂಡ್ಯ. ೧೧೫-೧೦೫; 1516); 
ಅತ್ತಲಾದುದು ಬೊಬ್ಬೆ ಕೋಟಿಯ ಕೊತ್ತಳದ ಕೋ[ಸಾಳಾಂ. ತೋ) 
ಹಿನಲಿ (ತೊ ರರಾ. ೬-೧೧-೧). [ಕೋ -ಹ್ಮು) 
ಕೋಹು (ನಾ). ಪೆಟ್ಟು; ಇರಿತ: ಕೊಂಡ ಕೋಲಿನ ಕೋಹಿಗಿನಸುತ 
ಡೆಂಡಣಿಸಿ ಬಸವಳಿಯೆ (ತೊರರಾ. ೬-೨೧-೩೮). 

[ಆ ಕೋಳ್‌ +-ಹು,] 
ಕೋಳ್‌, ಕೋಳ್ಕು (ನಾ). ೧. ಹೊಡೆತ; ಪೆಟ್ಟು; ಏಟು; ತಿವಿತ; 


ಹಾವಳಿ: ಮನಮೊಲ್ಹಾತನ ಗಾಡಿಯಂ ದರವುರಂಗಂಡಾಕೆಗಳ್‌ ಪೂವಿ |20 


ನಂಬಿನ ಕೋಳ್ಗಂ ತಳಿವಾಲಿನೀರ್ಗಂ ... ಪಕ್ಕಾಗದೇಂ ಪೋಪರೇ 
(ಆದಿಪು. ೧-೭೫); ಸರಳ ಪೊದಲ್ಲ ಬಲ್ಸರಿಯ ಕೋಳ್ಲಿರಲಾಜದೆ 
(ಪಂಪಭಾ. ೩-೭೦) ; ಅಮಿತ ರಯಗಮನ ಖೇಚರವಿಮಾನಕೇತನದ 
ಕೋಳೊಳಂಬುದ ಮುಕ್ತಾಸಮುದಯಮುದಿರ್ದೊನ್ಪಿದುವಬ್ರ 
ಮಾರ್ಗದಿಂ ಸುರಿವ ಕರಳವೃಷ್ಟಿ ವೊಲ್‌ (ಶಾಂತಿಪು. ೨-೮೪), ಆರಾನುಂ 
ಪೊಜಗಾಗಲೇ ಕಣೆಯ ಕೋಳೆಂಬಂತು ತನ್ನಂಬು ಸಂಹಾರಂ ಮಾಡೆ 
(ಪಂರಾಮಾ. ೯-೬೮) ; ಗಾಳಿಯ ಕೋಳಿಂ ಕಟಲ್ಲು ಪಳಿಕಿನ ಪಾಸಣಕ 
ಯೊಳ್‌ ಫುಟ್‌ಲನೆ ಬಿಟ್ಟು (ಲೀಲಾವ. ೬-೭೬ ವ); ಬಿಜುವಿಸಿಲ ಳೋಳ್ನೆ 
ಸೈರಿಸಲಜಕಿಯದೆ (ವೃಷವಿ. ೪-೭೩). ೨. ಕೊಳ್ಳೆ ಹೊಡೆಯುವುದು ; 
ಲೂಟಿ; ಸೂರೆ: ಜಯನುಂ ಕೋಳ್ಗಳಂ ಕೊಂಡ ಕಂಪನಂಬೆರಸು 
ರಾಜಧಾನಿಯಂ ಪೊಕ್ಕು (ಚಾವುಂಪು. ೮೦-೨೩) ; ಮನ್ನೆ ಯರಾಳಂತೆ 
ಕೋಳಿಂಗಾಸೆಗೆಯ್ಯದೆ ಬಯಲ ನೀರಂತೆ ಮಾರ್ಗಂ ಬಿಟ್ಟು ies 
(ಧರ್ಮಾಮೃ. ೫-೯೯) ; ಧುರವ ಜಯಿಸಿ ಲೆಕ್ಕವಿಲ್ಲದ ಕೋಳ್ಗಳ ಸರಗಳ 
ಕಟ್ಟಿ ತಂದಾಗ ಗರುವ ಮನ್ನೆಯ ಮಂಡಲಿಕ ನಾಯಕರ ಮೊತ್ತ ಶಿ 
ದೊರೆಗೊಪ್ಪಿ ಸಿದರುಬ್ಬಿ ನಲಿ (ಕಂತಿ, ೧೫-೧೧೩). ೩, ಕೈಸೆರೆ; ಬಂಧನ. 
"ಕೋಳ್ವಿಡಿ' ಪರಾ. ೪. ದುಷ್ಟಪ್ರಾಣಿಗಳು ಬೇಟಿಯಾಡುವ ಆಹಾರ 
ಪ್ರಾಣಿ. ಬೇಟಿ. "ಕೋಳ್ಪಪ್ಪ' ಪರಾ. ೫. ಕಚ್ಚುವುದು; ಕಡಿತ: 
ಅಜಕಿಯಟ್ಟ ಕೊಳ್ತ ಕುಳಿಕಾಹಿಯ ಕೋಳ ತ್ರ ಲೋಕಭೀಕರತರ 
ಕಾಳಗದ ವಿಗುರ್ವಿಪ ಕೂಟಮೆನಿಫ್ಪ್ಟದಾಂತ ದುರ್ಧರ ರಿಪುಸಂಕುಳಕ್ಕೆ 
ವಿಧುಪೇಯಿಯ ಸಾಹಣಿಯುಗ್ರವಿಕ್ರಮಂ (ಎಇ. ೫೪, ೩೫-೧೬; 1169; 
ಉಗಿಬಗಿಮಾಲ್ಬ ಚಾ ಕೋಳ್ಸೆ. - ಇನಿತಲೃ ದೆ (ವರ್ಧಪು. 
೬. ಹಿಡಿತ; ವಶಪಡಿಸುವುದು ; ತುಡುಕುವುದು : 
ಒರ್ವನೊರ್ವಂಗೆ ಕೋಳ್ಗಗ್ಗಳಮಾದ ಮನೆಗಂ ತೋಳ್ಗಗ್ಗಳಮಾದ 
ಬದ್ದೆಗಂ ಬೇಸತ್ತು (ಕಾಂತಿಪು. ೮-೭೮) ; ತುಜುಗೋಳೊಳ್‌ (ಪಾಕಾಂ. 
ಗಳವೊಳ್‌;:ಗಳೊಳಂ, ಗೊಳ್ಳಲ್‌) ಪೆಣ್ಣುಯ್ಕ ಲೊಳೆಜಕಿವೆಸದೊಳ್‌ . . 
ಗಂಡತನಮನೆ ನೆಜಪದವಂ ಗಂಡನಭ್ಬನೆಂತುಂ ಸಂಡಂ(ಗದಾಯು. Rees | 


೧೨-೩೫). 


25 


40 


45 


| 


ಕೋಳ, 


ಇನಿಸುಂ ಪೊ ೦ಗಾಜಕ ಮೇಲುಚ್ಚಳಿಸೆ ಹೆಯಚಯಸ್ಕಂಧಮಂ ತೇರ 
ಕೊೋಳಾರ್ಪಿನೆಗಂ ಮಾರ್ಕೊಂಡು ನೇಣಂ ಮಲರೆ ತೆಗೆನಿನಂ ಸೂತನಶ್ವ 
ವ್ರಜಂ ತೊಟ್ಟನೆ ಕೀಟಿಂ ಕರ್ಚಿ ಭೋರೆಂದುರುಳೆ (ಸೂಕ್ತಿಸು. ೮-೧೨). 
"ಕೋಳ್ಪಾಂಗು' ಪರಾ. ೭, ಆಕರ್ಷಣೆ; ಹಿಡಿತ; ಕಂಗೊಳಿಸುವಿಕೆ : 
ನಳಿತೋಳ ಕೋ[ಷಾಕಾಂ. ತೋ)ಳಿಸೆಯೆ ಘಟ್ಟಿಮಗುಳ್ಳುವ ಫಟ್ಟ 
ವಳ್ತಿಯಂ (RS ೮-೫೯). ಲೆ, ಹತೋಟಿ; ಸಂಯಮ: 
ಕೊಳಿಲ್ಲದಿಂದ್ರಿಯದೊಳ್‌ (ಕುಆಳ್‌. ೧-೧೧೯). ಕೋಳ್ಕು : 
೧. ಆಳುಂಟು ls ಕೋಳುಂಟು ಕುಣಿಗಾಲು ಸೂಳೆರುಂಟಿಲ್ಲೊ 
ಶಿವಗಂಗೆ ಊರ್ಮುಂದೆ ಎಂತಾರು ಬಾಯ ಬಿಡುತಾರೆ (ಹಳ್ಳಿಯ. ೪೪). 
೨. ಕೋಳುಹೋದ ಮತ್ತೆ ಕಾಳಗದ ಇರವೇಕೆ (ಮೋಳಿಮಾ. ೯೪-೩೭೨); 
ಕೋಳು ಮಿಂಚಿದ ಮೇಲೆ ಹಾಳುಹುಯ್ಯಲು ವ್ಕರ್ಥಾ (ಶ್ರೀಕೃಪಾ. ೯). 
೩. ಕುಳಗದೊಳು ಕಾದಿದವರು ಹಲಬರಲ್ಲಿ ಕೋಳು ಸಿಕ್ಕಿದುದೊಬ್ಬ 
ಕಲಿಗೆ (ಭರಚ. ೩೪-೯೬) ; ವೈರಿ ಮಾರ್ಬಲಗಳ ಧೂಳಿಪಟವ ನೆರೆಮಾಡಿ 
ಕೋಳ ತಂದೊಪ್ಪಿಸುವೆವು (ಕಂನವಿ. ೬. ಗಜನಗರಿಯಲಿ 
ಕೌರವರಾಳ ಪಾಂಡವರಾಳ ಸೆಣಸಿನ ಕಾಲುಮೆಟ್ಟು ಗಳ ಸೂಳು ಮತ್ಸರ 
ಬಿರುದು ಪಾಡಿನ ಜೋಳಿ ಕಲಹವ ಕದಡು ಜೂಜಿನ ಕೋಳು ಚಲದೊಳ 
(ಪಾಕಾಂ. ತೋಳು ವಲರೊಳ] ತೊಟ್ಟಿ ಮಸಗಿತು ದಿವಸ ದಿವಸದಲಿ 
(ಕುವ್ಕಾಆ. ೮-೧). 

ಕೋಳಂಕೊಳ್ಳು - ಕೈಸೆರೆಹಿಡಿ; ಬಂಧಿಸು: ಕೋಳ€ಕೊಂಬ 
ಕೊರಳಂ ಕೊಯ್ವು) ಸಂಭ್ರಮವನಿರದೆ ಪಡೆಯೆರಡೀಕ್ಷಿಸು 
ತ್ರಿರ್ದುವು (ಚಿಬಸು. ೨೬-೧೬). `ಕೋಳಂಪಡು - ವಶವಾಗು ; ಅಧೀನ 
ವಾಗು : ಮನ್ನೆಯರಾಳಂತೆ ಉದಿಯಲಸದೆ ಸೂಳೆಯಂತೆ ಕೋಳಂ 
ಪಟ್ಟಟ್ಟಿ [ ಪಾಕಾಂ. ಕೋಳಂಪತ್ತಿ, ಕೋಡಂಪಟ್ಟ, ಕೋಳಂಪಟ್ಟಲೀ)]ಸದೆ 
(ಪಂಪಭಾ. _೫-ಇ೬ವ);; *ಸುಲಿಗೆಗೆ ಒಳಗಾಗು * (ಪಂಪದೀ. ೧೯೬). 
ಕೋಳಕೊಳ್ಳು - ಕೊಳ್ಳೆ ಹೊಡೆ; ಸುಲಿಗೆಮಾಡು: ಅಸುರಬಲ 
ಜಾಲಮಘವನ ಸಲಿಲದುರ್ಗ್ಗಂಗಳ ೦ ಬಿಡಡೆ' ಕೋಳಕೊಂಡರ್‌ 
(ಚೆಬಪು. ೨೩-೩೨). [ಆ ಕೊಳ್ಳ) 


೪-೪೦). 


[(ಪಾಠಾಂ. 


ಕೋಳ, (ನಾ). ೧. ಕೈಗೆ ಅಥವಾ ಕಾಲಿಗೆ ತೊಡಿಸುವ ಬೇಡಿ; 


ಸಂಕೋಲೆ: ಲಾಳನ ಗಂಟಲಂ ಮುರಿದಪೆಂ . . . ಕೋಳದೊಳಿಕ್ಳಿ ಪೆಂ 
ಮಲೆವ ಪಾಣ್ಯ ಫ ನಂ (ಸೌ ಇ ಇ. x1, ೫೨-೧೫ ; 1007) ; ಸೂಲ 
ಸಂಕಲೆಗಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ ಕಾಳುಮತಿ 
ಯವನಂತೆ (ಪ್ರಭುಲೀ. ೧೩-೫); ಕಾಲಕರ್ಮವೆನಿಪ್ಪ ವಿಲಗದ ಕೋಳವನು 
ಕೆಡೆಯೊದೆದು (ನಿಭಾಗ. ೪-೧೫-೧೦) ; ಹೇಳಿದರೆ ಕೇಳದಲೆ ಕಾಳು 
ಬುದ್ಧಿಯ ಕಲಿತು ಸೂಳೆಯಂತಿಪ್ಪ ಸತಿಯ ಬಾಳುವೆಯಿಂದ ಕೋಳವೇ 
ಲೇಸು (ಸರ್ವಜ್ಞ. ೧೭೪೯) ; ನನ್ನ ಕೈಗೂ ಕೋಳ ಹಾಕಿದರು 
(ಪುನರು. ೨೪7). ೨. ಕಾಲನ್ನು ತೂತಿಗೆ ಸಿಕ್ಕಿಸಿ ಕೀಲು ಜಡಿದು 
ಬಂಧಿಸುವ ಮರದ ಒಂದು ಉಪಕರಣ: ಕೊಳಕ್ಕೆ ಕಾಲಂ 
ನೀಡುವ ( ಧರ್ಮಾಮೃ. ೧೩-೧೮೫); ಮಾಟವಿಲ್ಲದವನ ಭಕ್ತಿ ಹಾಳೂರ 
ಮುಂದಿಟ್ಟಿಹ ಕೋಳದಲ್ಲಿ ಉಾಲನಿಟ್ಟು ಕೀಲ ಜಡಿಕೊಂಡಂತಾಯಿತ್ತು 
(ಶೊನ್ಮಸಂ. ೨೨೮-೩೦) ; ಹಾಳೂರಿನೊಳಗೊಬ್ಬ ಕೋಳಜಿಂಜಿರಿಯೊಳು 
ಕಾಲು ಮೊದಲು ಸಿಕ್ಕಿದಂತೆ (ಅಮುಸಾಂ. ೪-೧೩೫) ; ಉಂಬುವುದಕ್ಕೆ 
ಉಡುವುದಕ್ಕೆ ಅಕ್ಕನ ಕರೆ. ಕೋಳಕ್ಕೆ ಹೆಟ್ಟೋದಕ್ಕೆ ಭಾವನ ಕರೆ 


(ಗಾದೆ). ೪. (ಆಲಂ) ನಿರ್ಬಂಧ; ತಡೆ: “ನನಗೇಕೆ ಈಗಿನಿಂದ 
ಈ ಕೋಳ? ಇಷ್ಟು ಆವಸರವೇಳೆ?' ಎಂದ ಕುವರ ವಿಸ್ಲುವಿನ ಪ್ರಶ್ನೆಗೆ, 
"ನಿನ್ನ ಅಪ್ಪಾಜಿಯವರು ಅವಸರಪಡುತ್ತಾರೆ, ಆಗಬೇಕೆನ್ನುತ್ತಾರೆ, 


ನಾನೇನು ಮಾಡಲಿ? (ಶಾಂತಲಾ. ೧೯೧). 


ಕೋಕಳ, 


ಕೋಳಹಾಕು - ಬೇಡಿಹಾಕು; ಬಂಧಿಸು: ಕಳ್ಳನನ್ನು ಪೋಲೀಸರು 
ಕೋಳಹಾಕಿ ಕರೆದೊಯ್ದರು (ರೂಢಿ). ಕೋಳಹಿಡಿ -೧. ಕೈಸೆರೆ ಹಿಡಿ; 
ಬಂಧಿಸು; ಬಂಧನದಲ್ಲಿರಿಸು: ಹರಿದರಾ ಹಿಮಚರರು ಠಾಣಾಂತರ 
ಗಳಿಗೆ ಹಿಡಿದಬುಜಮಿತ್ರನ ಕರವ ಕೊಂಡರು ಕೋಳಹಿಡಿದೆಂಭೋಜಿನೀ 
ವಧುವ (ತೊರರಾ, ೩-೨-೨); ಅಲ್ಲಿ ಸಾವಿರ ಕೋಳಹಿಡಿದು ವೈರಿಗಳನು 
ಚೆಲ್ಲಬಡಿದು (ಕಂನವಿ. ೩-೫೬). ೨. ಬಿಗಿಯಾಗಿ ಹಿಡಿ; ವಶಪಡಿಸು: 
ಕೇಳಿದೊಡೆ ಸಾಕವರ ಕಿವಿಯುಮಂ ಮನಮುಮಂ ಕೊೋಳಹಿಡಿದೊಡನೆ 
ನಿರ್ಮಲಿನ ನವರಸ ಮಹಾದುಗ್ಧವಾರಾಸಿಯೊಳಗೆ ಅಳಿಸದೆ ಬಿಡದೆನ್ನಕೃತಿ 
(ಚೆಬಸು. ೧-೩೫). (ಡೇ. 1 ತುಳು, ಕೋಳ) 
ಕೋಳ್ಕ "ಕೋಲ್ಕ' ನೋ: 
ಕೋಳದಂಡ (ನಾ). ತುಂಟಿ ಹುಡುಗರಿಗೆ ಕೊಡುವ ಒಂದು 
ಬಗೆಯ ಶಿಕ್ಷೆ; ಕೋದಂಡ (?): ಅವರು ಅವನನ್ನು ಚಿಕ್ಕಂದಿ 
ನಿಂದಲೂ ಒದ್ದು, ಹೊಡೆದು... ಕೋಳದಂಡ ಹಾಕಿ, ಸಿದ್ದೆಗುಮ್ಮ 
ಮಾಡಿ ... ಪಳಗಿಸಲು ಪ್ರಯತ್ನಪಟ್ಟದ್ದರು (ಮಲೆಮ. ೩೨೪). 
[ಕೋಳ + ದಂಡ?) 
ಕೋಳವಿಡಿ "ಕೋಳ್ವಿಡಿ' ನೋ. 
ಕೋಳೆಸುಂದ (ನಾ). ಒಂದು ಬಗೆಯ ಕಾಡುನಾಯಿ; ಚಿನ್ನ 
ನಾಯಿ (ಕರಾ) : ಕಾಡುನಾಯಿ (ಕೋಳಸುಂದ) - ಇವು ಕಾನಡಾ 
ಜಿಲ್ಲೆಯ ಅಡವಿಯಲ್ಲಿ ಹಿಂಡುಗಟ್ಟಃ ತಿರುಗುತ್ತವೆ. ಈ ಹಿಂಡುಗಳು 
ಮನುಷ್ಯರನ್ನೂ ಹುಲಿಗಳನ್ನೂ ಕೊಲ್ಲುತ್ತನೆಂದು ಹೇಳುತ್ತಾರೆ 
(ಕಭಾಗೆ. ೬೨). [4 ಮರಾ. ಕೋಳಸಿಂದಾ, ಕೋಳಸುಂದಾ) 
ಕೋಳಾಗು (ಕ್ರಿ). ಕೈಸೆರೆಯಾಗು ; ಬಂಧಿಯಾಗು: ಬ್ರಹ್ಮನಾ 
ಗಿಳಿಗೆ ಪಂಜರವಾದ ; ವಿಸ್ತುವಾ ಗಿಳಿಗೆ ಕೊಣಸೆಕೂಳಾದ ; ರುದ್ರನಾ 
ಗಿಳಿಗೆ ತಾ ಕೋಳಾದೆ`(ಅವಚಂ, ೫-೧೫). [ಕೋಳ್‌ 4 ಆಗ್ಗು] 
ಕೋಳಾಟ (ನಾ). ಹಿಂಸೆ; ಕಾಟ (?): ಜಂಗಮದ ಗಳಗರ್ಜನೆ 
ಜಂಗಮದ ಕೋಳಾಟಿಕೆ' [ಪಾಕಾ. ಹಳಕ್ಕೆ]ಸೈರಿಸದಿದ್ದರೆ ನೀನಂದೇ 
ಮೂಗ ಕೊಯಿ (ಬಸವ. ೪೨೮). [ಕೋಳ + ಅಟ] 
ಕೋಳಾಲ "ಕುವಲಾಲ' ನೋ. 
ಹೋಳಾಹಲಿತೆ.(ಗು). ಕ್ಪೋಭೆಗೊಂಡ; ಕ್ಷುಬ್ದ: ಮೇಲೆ ಮೇಲೌಕುವ 
ವಿಪತ್ಯಲ್ಲೋಲ ಕೋಳಾಹಲಿತ ಕಲುಷ ಕರಾಳ ಕಾಲಾಂಬುಧಿಯ 
ನೀಸಾಡಿದರು (ಕುವ್ಕಾಅ. ೨೨-೧). [ಸೆಂ ಕೋಲಾಹಲಿತ] 
ಕೋಳಾಹಳ "ಕೋಲಾಹಲ? ನೋ. 
ಕೋಳಾಹಳಿಕೆ (ನಾ). ೧. ಗುಂಪಿನ ಗದ್ದಲ, ಕೂಗಾಟ: 
ಕಾಣೆನಿದಿರಲಿ ಕವಿವ ಕಾದುವ ಕೌಣಪರ ಕೋಳಾಹಳಿಕೆಗಳ (ತೊರರಾ. 
೬-೬-೧೨). ೨. ಕಾಳಗ; ಕದನ; ಯುದ್ಧ: ದಶಗ್ರೀನ ಕೋಲ; 
ಕೋಳಾಹಳಿಕೆಯಲಿ ಕವಿವಾಳ ಕೆಡಹುತ (ತೊರರಾ. ೬-೨೪-೧); ಕಣೆಯ 
ಕೊಳಾಹಳಿಳೆಯೆಂ[ನಾಣಂ. ಳವದೆಂ]ತುಟೊ ಹೇಳಲೇನೆಂದ 
(ತೊರರಾ. ೬-೩೫-೪೫). | 
[ಕೋಳಾಹಳ (ಎ ಕೋಲಾಹಲ) + -ಇಕೆ) | 
ಕೋಳಾಹಳಿಸು "ಕೋಲಾಹಲಿಸು' ನೋ. | 
ಕೋಳಿ "ಕೋಟ ನೋ. 
ಕೋಳಿ (ನಾ). ಬಲೆಗಾರರಲ್ಲಿ ಒಂದು ಜಾತಿ; ಬೆಸ್ತರಲ್ಲಿ ಒಂದು 
ಪ್ರಭೇದ : “ಕೋಳಿಗಳು - ಇವರು ಕಾನಡಾಜಿಲ್ಲೆಯಲ್ಲಿ ಸ್ವಲ್ಪ ಜನರು 
ಉತ್ತರ ಕೊಂಕಣದಲ್ಲಿಂದ ಬಂದು ವಾಸಿಸುತ್ತಾರೆ." ಕಬ್ಬಲಿಗೇರಿಗೆ 
ಮರಾಠೀ ಭಾಷೆಯಲ್ಲಿ *ಕೋಳೀ ”ಯೆಂದೆನ್ನುವರು (ಕಧಾಗೆ. ೧೮೫). 
"ಕೋಳೀಜನ' ಪರಾ. (2) 


೨೨೫೮ 


20 


25 


85 


40 


43 


ಕೋಳಿಕೂಗು 


ಕೋಳ್ಳಿ, ಗೋಳಿ (ನಾ). ಕೆಂಪು ಮತ್ತು ಹಳದಿ ಹೊಗಳನ್ನು 
ಬಿಡುವ ಒಂದು ಜಾತಿಯ ಅಂದವಾದ ಗಿಡ; ಕೋಳಿಕುಟುಮ 
ಬಳ್ಳಿ; ಕೋಲುಕುಟುಕನ ಗಿಡ: (ಕ). ಗೋಳ್ಳಿ. "ಗೋಳಿ 
ಕುಟುಮನಬಳ್ಳಿ' ಪರಾ. [ಆ ಕೋಟ್ಕಾ?] 
ಕೋಳಿ ಅಂಕೆ (ನಾ). ಕೋಳಿಗಳ ಕಾಳೆಗ; ಕೋಳಿ ಜೂಜು: 
ದೊಡ್ಡದೊಡ್ಡ ನಗರಗಳಲ್ಲಿ ರಾಜರುಗಳೂ ಶ್ರೀಮಂತರೂ ಸೇರಿ*ಕುದುರೆ 
ಜೂಜು ' ನಡೆಸುವಂತೆ ಗಟ್ಟಿದ ಮೇಲಕ್ಕೆ ಕೆಲಸದಾಳುಗಳನ್ನು ಕರೆತರುವ 
ಸೇರೆಗಾರರು ಕೋಳಿಅಂಕಗಳನ್ನು ಹೂಡುವುದು ವಾಡಿಕೆ ಯಾಗಿತ್ತು 
(ಕಾನೂರು. ೫೦೬). [ಕೋಳಿ (೮. ಕೋಟಕ್ಕಿ) * ಆಂಕ್ಕ] 
ಕೋಳಿಕಟ್ಟಿ (ನಾ). (ಕರಾ) - ಕೋಳಿ ಅಂಕ: ಮಳೆಗಾಲದ ಉತ್ಸವ 
ಗಳಾದ ಕೋಳಿಕಟ್ಟ ಗಳೇ ಮೊದಲಾದ... ಸಾರ್ವಜನಿಕ ಕಾರ್ಯಕ್ರಮ 
ಗಳೆಲ್ಲವೂ ನಡೆಯುವುದಿದ್ದರೆ ಆ ಜಾಗ ಶಾಲಾ ವಕಾರವೇ(ರೂಪಸಂ. ೫೪). 
[ಕೋಳಿ (ಆ. ಕೋಟಿ) * ಕಟ್ಟ? .! ತುಳು. ಕೋರಿಕಟ್ಟ] 
ಕೋಳಿಕಟ್ಟು (ಕ್ರಿ). ಹುಂಜಗಳನ್ನು ಕಾದಲಿಕ್ಕೆ ಬಿಡು; ಕೋಳಿ 
ಗಳನ್ನು ಕಾಳಗಕ್ಕೆ ಹಚ್ಚು: (8). [ಕೋಳಿ; (ಆಕೋಟಕ್ಕಿ) * ಕಟ್ಟು) 
ಕೋಳಿಕರಿ (ನಾ). ಕೋಳಿಯ ಮಾಂಸದಿಂದ ಮಾಡಿದ ಪಲ್ಯ: 
ಕೋಳಿಕರಿ ರೊಟ್ಟಿಗಳನ್ನು ತಯಾರಿಸಿದೆವು (ನಡೆದಾ. 11, ೧೧೩೧). 
[ಕೋಳಿ (ಆ ಕೋಟು) * ಕರಿ, / ಮಲ. ಕೋಲ್‌ಕ್ಕರಿ] 
ಕೋಳಿಕಳ್ಳೆ (ನಾ). ೧. ಕೋಳಿಯನ್ನು ಕದಿಯುವವನು : ಒಬ್ಬ 
ನಂತೂ *ಕೋಳಿಕಳ್ಳ?ಎಂದೇ ಕೂಗಿಕೊಂಡ (ಆಲಹೂ.೯೯).೨, (ಆಲಂ) 
ನೀಚ ; ದುಷ್ಪ ; ಕಪಟ. (ಕೋಳ್ಳಿ (ಆ ಕೋಟಕ್ಕಿ) 4 ಕಳ್ಳ] 
ಕೋಳಿಕಾರ (ನಾ). ಸಣ್ಣ ಚಿರತೆ: ಕಿರುಚಿರತೆಯನ್ನು “ಕೋಳಿಕಾರ” 
ಎನ್ನುತ್ತಾರೆ (ನಾಡೋಜ, ೩೧೮). [?) 
ಕೋಳಿಕಾಲಿನಸೊಪ್ಪು (ನಾ). ಒಂದು ಸೊಪ್ಪಿನ ಹೆಸರು: ಮೇಲೆ 
ಕಸಕಸಿಯಗಸಿ ನುಗ್ಗಿಸೊಪ್ಪುಗಳನ್ನು ಕೋಳಿಕಾಲಿನಸೊಪ್ಪು ಗೋಜಿಹ್ವಾ 
ಶೌನಕ (ಮಹಾವಿ. ೧೧-೩೫). [ಕೋಳಿಕಾಲು? * ಸೊಪ್ಪು) 
ಕೋಳಿಕಾಲು (ನಾ). ೧. ಕೋಳಿಯ ಕಾಲು. ೨. ತೆಳ್ಳಗೆ ಉದ್ದವಾಗಿ 
ಸೊಟ್ಟಾಗಿರುವ ಕಾಲು. 
[ಕೋಳಿ (ಲೆ. ಕೋಲ್‌) * ಕಾಲು (೮೮ ಕಾಲ್ಮ್‌)) 
ಕೋಳಿಕಾಳಗ "ಕೋಳಿಗಾಳೆಗ' ನೋ. 
ಕೋಳಿಕಾಳಿಕಾಖ (ನಾ). ಕೋಳಿಯನ್ನು ಹಿಡಿಯುವ ಒಂದು 
: ಬಗೆಯ. ಚಿರತೆ (?) : ಪಂದಿವೇಂಟಿಯ ನಾಯೆಂತಪ್ಪುವೆಂದೊಡಸಿಯ 
ನಡುವುಮಗಲುರಮುಂ ತಳ್ಳು ಕಟ್ಟದ ಕಿನಿಯುಂ . . . ಉಳ್ಳುದಾಗಿ 
ಜಾತ್ಕಶ್ವದಂತೆ ಬೇಗಮಾಗಿ ಕೋಳಿಕಾಳಿಕಾಅನಂತೆ ಬಟಿಯಟಕಿವಿಡಿದು 
(ಪಂಪಭಾ. ೫-೪೬ವ) ; “ವಾಮಾಚಾರದ ಶಾಕ್ತೀಯ ಮತದ ವಂಚಕ 
ನಂತೆ. (ಕೌಳಿಕ + ಆಳಿಕಾಆ ಎಂದು ಪಾಠನಿರಬಹುದು)' (ಸಂಪದೀ. 
೧೯೬). [?) 
ಕೋಳಿಕುಕ್ಕೆ (ನಾ). ೧. ಕೋಳಿಗಳ ಮೇಲೆ ಮುಚ್ಚುವ ಬುಟ್ಟಿ. 
೨. ಒಂದು ಜಾತಿಯ ಔಷಧಿ ಗಿಡ: (ಮೈ ಇಗ. ೧೧-೧೮೮). 
(ಕೋಳಿ (ಆ ಕೋಟ) + ಕುಕ್ಕೆ ?] 
ಕೋಳಿಕುಟುಮ "ಕೋಟಾಕುಟುಮ?' ನೋ. 
ಕೋಳಿಕೂಗು (ನಾ). ೧. ಕೋಳಿಯ ಕೂಗು: ಆ ರಾತ್ರಿಯೂ 
ಹಳ್ಳಿಯಲ್ಲಿ ಮತ್ತು ಪಾರುಪತ್ಯ ಗಾರನ ಅಂಗಳದಲ್ಲಿ ಎಂದಿಗಿಂತ 
ಮೊದಲೇ ಕೊ ಳಿಕೂಗು ಮೊದಲಾಯಿತು (ಪುನರು. ೨೯೭). 
೨. (ಆಲಂ) ಉದಯಕಾಲ ; ಬೆಳಗಿನ ಜಾವ: ಕೋಳಿಕೂಗಿಗೇ 
`ಎದ್ದು ಹೊರಟರು (ರೂಢಿ). [ಕೋಳಿ (ಆ ಕೋಟಾ) * ಕೂಗ್ಳು] 


fal ಇ. ಇಗಿಗಿ 


ಕೋಳಿಗಾಳೆಗ ೨೨೫೯ ಕೋಳ್ಲುದಿಗೊಳ್‌ 


ಕೋಳಿಗಾಳೆಗ, ಕೋಳಿಕಾಳಗ (ನಾ). - ಕೋಳಿ ಅಂಕ: ಕೋಳಿ| ! ಕೋಳುಹೊಯ್‌, ಕೋಳುಹುಯ್‌ (ಕ್ರಿ). ಕೊಳ್ಳೆ ಹೊಡೆ; ಲೂಟ 
ಗಾಳೆಗವ ಕಾದಿಸುವ (ಜೈಮಿಭಾ. ೬-೩೯). ಕೋಳಿಕಾಳಗೆ : ತಗರು | ಮಾಡು: ಅಜಿಯ ಬಾಯೊಳು ಕೋಳುಹೊ [ಪಾಠಾಂ. ಹು]ಯು 
ಸಿಪಲೆ ಕೋಳಿ ಕಾಳಗಗಳು ನೇ ಪಗಡೆ ಜೂಜುಗಳ ನೆವದಲ್ಲಿ... | ತಂದೊಪ್ಪಿಸುವ ರಣರಸಿಕರೊಡ್ಡುವೊಡ್ಡಣವ ಕಂಡು (ಸಮ್ಯಕೌ. ೮-೪೯). 


ಸೊಗಸುಗಾಜರು ಚರಿಸುವರು (ಕಂನವಿ. ೬-೧೯೭). ಕೋಳುಹುಯ್‌ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
(ಕೋಳಿ, (ಆ ಕೋಟಾ) + ಕಾಳೆಗ] 5) ನೋಡಿ. (ಕೋಳ್ಕು (ಲ ಕೋಳ್‌) ಹೊಯ (ಆ ಪೊಯ್‌)) 
ಕೋಳಿಜುಟ್ಟು (ನಾ). ಕೋಳಿಯ ತಲೆಯಮೇಲಿನ ಕೊಟ್ಟು: (8). ಕೋಳುಹೋಗು "ಕೋಳ್ರೋಗು' ನೋ. 
[ಕೋಳಿ (೮ ಕೋಟ) + ಜುಟ್ಟು) ಕೋಳೂರು "ಕೋಟೂರು' ನೋ. 
ಕೋಳಿಜುಟ್ಟುಗಡ್ಡಿ (ನಾ). ಒಂದು ಜಾತಿಯ-ಔಷಧಿಗಿಡ| |ಕೋಳೆೆ, "ಕೋವಳೆ' ನೋ. 
(ಮೈಡಗಿ. ೫೮-೧೧೬೦). (ಕೋಳಿಜುಟ್ಟ್ಯು + ಕಡ್ಡಿ] ಕೋಳ್ಕೆ "ಕೋಹಳೆ' ನೋ. 
ಕೋಳಿಜುಟ್ಟುಸೊಪ್ಪು (ನಾ). ಒಂದು ಜಾತಿಯ ಗಿಡ. 1] ಕೋಳ್ಕೆ (ನಾ). ಕಣ್ಣಿನ ಮೂಲೆ; ಕಡೆಗಣ್ಣು : (8). 
(ಮೈ. ೬೭-೧೬೫೭). [ಕೋಳಿಜುಟ್ಟು * ಸೊಪ್ಪು) (೮. ಸಂ. ಕೋಣ] 


ಬೆಳಗು, ಕೋಳಿಬೆಂಡೆ, ನಾಯಿಬೆಂಡೆ (ಮೈಔಗಿ. ೪೮-೯೬೮). ಗೇಳು: ಧನಸಂಗ್ರಹನೊಳ್ಳಾಳೆಗಮನೊಡರಿಪನ್ನಂ ಕೋಳೆಲ್ಲಹಿಪತಿಗೆ 
[ಕೋಳಿ (ಆ ಕೋಟ್‌) * ಬೆಂಡೆ] ಮೆಯ್ಮುನೊಡ್ಡುವರನ್ನ (ಸೌಇಇ. ೫x೫, ೨೧-೭೫ ; 1019). 
ಕೋಳಿಮೊಟ್ಟೆ (ನಾ). ಕೋಳಿಯ ತತ್ತಿ: ಅಂಕೋಲೆ ತೈಲದಲ್ಲಿ |15 [ಕೋಳ್‌ * ಏಲ್‌] 
ನೆನಸಿದ ನೈದಿಲೆಗಡ್ಡೆ ಯನ್ನು ಗಡಿಗೆಯಲ್ಲಿಟ್ಟು, ಆನೆಕಲ್ಲು ನೀರನ್ನು ಕೋಳಿ| | ಕೋಳೊಡನೆ (ನಾ). ಕೊಳ್ಳೆ ಹೊಡೆದು ತಂದ ವಸ್ತು; ಸೂರೆಯಲ್ಲಿ 
ಮೊಟ್ಟಿರೆಸವಂ ಸಹ ಚುಮುಕಿಸಲು ತಕ್ಷಣದಲ್ಲಿ ಹುಟ್ಟ ಪುಷ್ಪವಂ ಸಿಕ್ಕಿದ ವಸ್ತು ; ಊಟಮಾಡಿ ತಂದ ಪದಾರ್ಥ: ಕೋಳೊಡವೆ 
ಧರಿಸುವುದು (ಸೌಗಂಧಿ. ೪೩೮-೨). (ಕೋಳಿ, (ಆ ಕೋಟಕ್ಕಿ) * ಮೊಟ್ಟೆ] ಮುಂತಾಗಿ ತಿರುಗಿದಂ ಫಲುಗುಣಂ ಮೇಲೆ ನಡೆದುದು ಕುದುರೆ ತೆಂಕ 
ಕೋಳಿವರಿ (ನಾ). (?): ಏಣನೇತ್ರೆಯರ ಮನವನಿರ್ಕುಳಿಗೊಂಬ ದೆಸೆಗೆ (ಜೈಮಿಭಾ. ೧೬-೪೬). [ಕೋಳ್ಳ್ಕು (ಆ ಕೋಳ್‌) * ಒಡವೆ] 
ಜಾಣನಾರೆಂದು ನೋಡಿದರು ಸೋಮನಾದರೆ ಕಂದುಕುಂದಿಲ್ಲ ಮೇಜು (20, ಕೋಳ್ಳೆಸೇಚ್‌ "ಕೊಟಕ್ಸಿಸಲ್ಮ್‌' ನೋ. 
ಸುತ್ರಾಮನಾದರೆ ಭಂಗನಾಸ್ತಿ ಕಾಮನಾದರೆ ಕೋಳಿವರಿಯಿಲ್ಲ ಸದ್ಗುಣ, | ಕೋಳ್ಳುದಿ, ಕೊಗ್ಗುದಿ, ಕೊಳ್ಳುದಿ (ನಾ). ೧. ಮನಸ್ಸನ್ನು 
ಧಾಮನಾರೆಂದು ನೋಡಿದರು (ನೋಹತ. ೧೮-೬೧), ಔ ಕಿಳಿವರಿ ಎ ಕಿವಿಯುವ ವ್ಯಥೆ ; ಮಿತಿಮಾರಿದ ದುಃಖ; ಅತಿ ಸಂತಾಪ: ನನೆ 
ಗಿಳಿಯಮರಿಯ ಅಪಲಿಖಿತವಿರಬಹುದು. ಗಣೆಯಿಂ ತೀವಿದ ದೊಣೆಯಾಗೆರ್ದೆ ಕೋಳ್ಲುದಿಗೊಳೆ (ಶಾಂತಿಪು. ೬-೭೫); 
ಕೋಳಿಹಲಿಗೆ (ನಾ). ರಥದ ನೊಗದ ಕೆಳಗಡೆಯಲ್ಲಿರುವ ಹಲಗೆ; ಕೈಯ ಗಲ್ಲದ ನಿಬ್ಬರದ ನಿಡುಹುಯ್ಲ ಖೋಡಿಯ ಮನದ ಕೋ [ಪಾಠಾಂ. 
ಮೂಕಿಯ ಕೆಳಗಿರುವ ಮರ: ಅನುಕರ್ಷಃ - ದಾರ್ವಥಧಸ್ಥಂ - ಆ|25| ಕ]ಳ್ಳುದಿಯ ... ಖೇದದ ಮಬ್ಬಿನಲಿ ಹೆಣಗಿದರು ಪವನಜ ಫಲು 
ನೊಗದ ಕೆಳಗಿರುವ ಕೋಳಿಹಲಿಗೆಗೂ, ತೋಳುಮರಕ್ಕೂ ಸಾರಥಿ ಗುಣಾದಿಗಳು (ಕುವ್ಯಾಸ. ೧೬-೫೭). "ಕೋಳ್ಗುದಿಗೊಳ್‌' ಪರಾ, 
ಕೂಡುವ ಹಲಿಗೆಗೂ, ಕೊಳವಿಹೂಟಿದ ಮಿಣಿಗೂ ಹೆಸರು” ೨. ಅತಿರೇಕದ ಸ್ಥಿತಿಯನ್ನು ಹೊಂದಿರುವಿಕೆ; ಉದ್ರೇಕ: ಒಬ್ಬನೆ 
(ಸಿದ್ಧಾಂತಿ. ೨೧೮). (ಕೋಳಿ? + ಹಲಿಗೆ(€ ಪಲಗ್ಗೆ)] ತಿರುಗಿಹಾಯ್ದುನು ಕೊಳುಗುಳದ ಕೋಳ್ನುದಿಯ ಕೋಲಾಹಲದ 
ಕೋಳಿಹುಂಜ (ನಾ). ಗಂಡುಕೋಳಿ; ಹುಂಜ: * ಪದಾಯುಧಂ- ಕೆಸಜ ನಲ್ಲಿ (ಕುವ್ಕಾಗ ೪೪). " ಕೆಹೀಳ್ಗುದಿಗೊಳ್‌' ಪರಾ. 
ಕೋಳಿಹುಂಜ (ಪಾಳಾಂ. ಕೋಳಿ] ?' (ನಾನಾರ. ೧೨೨ ಟೀಕೆ). 30, ಕೊಗ್ಗುದಿ."ಕೊಗ್ಗುದಿಗೊಳ್‌' ಪರಾ. ಕೊಳ್ಳುದಿ: ೧. ಕೊಳ್ಳುದಿ 
[ಕೋಲಿ (ಆ ಕೋಟ್ಸ್‌) * ಹುಂಜ (೮ ಪುಂಜ) ಮನದಿಂದಮಿಂದು ಪೊಜಮಾಜುಗೆ (ಪಂಪಭಾ. ೫-೧೮). "ಕೂಬ್ಲುದಿ' 
ಕೋಳೀಕಾಲುಹುಲ್ಲು (ನಾ). ಒಂದು ಜಾತಿ ಹುಲ್ಲು: ಕಾಡುರಾಗಿ ಪರಾ. [ಕೋಳ್‌ + ಕುದ್ದಿ] 
ಹುಲ್ಲು, ಕೋಣನತಲೆಹುಲ್ಲು, ಕೋಳಿಕಾಲುಹುಲ್ಲು (ಮೈಔಗಿ. ೨೮-೫೪೨). ಕೋಳ್ನುದಿಗುಡಿ (ಕ್ರಿ). ಬಹಳ ಸಂಕಟಪಡು; ಮಿತಿಮಾರಿದ ದುಃಖ 
[ಕೋಳೀಕಾಲ್ಯು + ಹುಲ್ಲು (೮ ಫುಲ್‌)] 
ಕೋಳೀಜನ (ನಾ).-ಕೋಳ್ಗಿ : ಆಗಲೇ ಕೋಳೀಜನರು ತಮ್ಮದೋಣಿ 
ಗಳನ್ನು ತೆಗೆದುಕೊಂಡು ಬಂದರು (ಸ್ಮೃತಿಚಿ. ೪೬೫). [ಕೋಳ್ಳಿ * ಜನ) 
ಕೋಲು, "ಕೋಡು ನೋ. 
ಕೋಳ್ಕು "ಕೋಳ್‌' ನೋ. 
ಕೋಳ್ಕು "ಕೋಡ್ತು' ನೋ. 


ಕೋಳಿಬೆಂಡೆ (ನಾ). ಒಂದು ಜಾತಿಯ ಗಿಡ: ಬೆಂಡೆನುರ, ಬೆಲ್ಲಳ, | |ಕೋಳೇಲ್‌ (ಕ್ರಿ). ಏಟಿನಿಂದ ಸಿಟ್ಟಿಗೇಳು ; ಪೆಟ್ಟು ತಿಂದು ರೊಚ್ಚಿ 
| ವನ್ನನುಭವಿಸು : ಇದನಆ್‌ಯದಜ್ಞಾನಿಗಳು ಕೋಳ್ನುದಿಗುದಿದು 
3 (ನಿಧಾಗ. ೨-೧-೩೦) ; ಹೃದಯದಂತಸ್ತಾಪದಲಿ ಕೋಳ್ಳುದಿಗುದಿವ 

| (ನಿಭಾಗ. ೧೦-೨೫-೩೭). [ಕೋಳ್ಗುದಿ + ಕುದಿ] 
| ಕೋಳ್ಗುದಿಗೊಳ್‌, ಕೊಗ್ಗುದಿಗೊಳ್‌, ಕೊಳ್ಳುದಿಗೊಳ್‌ (ಕ್ರಿ). 
೧. ಪೆಟ್ಟಿನಿಂದಾದ ಸಂಕಟವನ್ನು ಅನುಭವಿಸು; ಬಹಳ ದುಃಖ 
| | ಕ್ಳೊಳಗಾಗು; ಮಿತಿಮಾರಿ ವ್ಯಥೆಪಡು ; ಪರಿಶಪಿಸು: ಸರಳ 
ಕೋಳುಕೊಳ್‌ "ಕೋಳ್ಗೊಳ್‌' ನೋ. [50 ಫೊದಬ್ಹ ಬಲ್ಸರಿಯ ಕೋಳ್ಲಿರಲಾಣದೆ ಬಿಲ್‌ ತೆರಳ್ಹು ದುರ್ಧರಹಯ 
ಕೋಳುಗೊಡು "ಕೋಳ್ಗೊಡು' ನೋ. | ಮಟ್ಸ್‌ ಸಂದಣಿಸಿ ಸಂದಣಿ ಕೋಳ್ಲುದಿಗೊಂಡುದು (ಪಂಪಭಾ. ೩-೭೦) ; 
ಕೋಳುಗೊಳ್‌ "ಕೋಳ್ಗೊಳ್‌' ಕೋ. | ಬೆನ್ನಟ್ಟುವ ಪುರಾಣನಾರಕಕೆಟ್ಟರವಿಂಗೆ ಕೋಳ್ಳುದಿಗೊಂಡು ಜಳಾವಗಾ 
ಕೋಳುಪೋಗು "ಕೋಳ್ವೋಗು' ನೋ. | ಹಾಸೆಯಿಂ ವೈತರಣಿಯ ಪಿರಿಯ ದರಿಯಂ ಮೆಟ್ಟಿ (ಶಾಂತಿಪು ೭-೯೧ ವ); 
ಕೋಳುವಿಡಿ "ಕೋಳ್ವಿಡಿ ನೋ. | ಎಳಮಾವು ಮಲ್ಲಿಗೆಗೆ ಕೋಳ್ನುದಿಗೊಂಡು ಬಟಲ್ಲು[ಪಾಣಂ. ಕೋಳುದಿ 
ಕೋಳುವೋಗು "ಕೋಳ್ವೋಗು' ನೋ. |  ಕೊಳ್ಳುದಿಗೊಂಡು] ಜೋಲ್ವರ್‌ (ಅನಂಪು. ೧-೯೫); ಕೋಳ್ನುದಿ 
ಕೋಳುಹೂಯ್‌ "ಕೋಳುಹೊಯ್‌' ನೋ. | ಗೊಂಡು ಬೆಂಬೀಳ್ವ ನಂಬಿಯಂ ನೋಡಿ (ಮೆಆಕಿರ, ೩೭-೩). 


40 
i 
| 


ಕೋಕ್ಲೆಸಂ್‌ 


ಕೊಗ್ಗುದಿಗೊಳ್‌ : ೧. ಅಜೆ ಬಂದನೆಲೆಲೆ ಶಿನನಣುಗ ವೀರೇಶ್ವರಂ 
ಕದನಕೆನೆ ದೆಕ್ಷನದ ಕೇಳಿ... ಬೆದಜಕಿ ಕೊಗ್ಗು ದಿಗೊಂಡು (ಲಶಿಚಿಂ. 
೧೮-೨೬). ೨. (ನೀರು ಮೊದಲಾದ ದ್ರ ದ್ರವವಸ್ತು) ಅತಿಶಯವಾಗಿ 
ಕುದಿ; ಮರಳು: ಸುಣ್ಣಕಲ್ಲಿನ ಭಾಂಡದೊಳ್‌ ನೀರೆಜಕಿಯೆ ಕೊಗ್ಗುದಿ 
ಗೊಂಡು ' ಕುದಿವೊಲ್‌ (ಮದೇಪು. ೩-೩೮). ಕೊಳ್ಳುದಿಗೊಳ್‌ :|5 
೧. ಪಗಲಿರುಳು ಕೊಳ್ಳುದಿಗೊಳ್ಳು ತಿಹನಾರ್ಜನೆಯ ವಾಂಛೆಯೊಳು 
(ಶಂಕದಾ. ೪-೫೭). "ಕೊಲ್ಲ ದಿಗೊಳ್‌' ಪರಾ. 
ಕೊಳು ದಿವಂಳ್ಗು ದಿಗ್‌ ಎ ಬಹಳ ಸಂಕಟಿಪಡು ; ಸಂತಪಿಸು: 
ಬಾಯ್ಗಳಿಂ ಹುಯ್ಕುಲನಿಕ್ಕುವಂ ಕೊಳಣಾ ಕೊಳ್ಳುದಿಮಳ್ಳುದಿಗೊಂಡು 
ಮಗ್ಗುವರ್‌ (ಅನಂಪು. ೯-೩೨). 
[ಕೋಳ್ನುದಿ + ಕೊಳ್‌] 
ಕೋಳ್ಲಿಸೇಖ್‌ "ಕೊಲಕ್ಲಿಸಲ್‌' ನೋ. 
ಕೋಳ್ಗೊಡು, ಕೋಳುಗೊಡು (ಕ್ರಿ). ೧. ಸೂರೆಯನ್ನು ಕೊಡು; 
ಕೊಳ್ಳೆಯನ್ನು ಒಪ್ಪಿಸು: ಲಾಳಂ ಬಾಳ್ಕೊಟ್ಟು ಕೋಳ್ನುಟ್ಟುಆಕಿದಂ 
(ಎಇ. Xv, 1172); ತನ್ನ ಸರ್ವಸ್ವವನ್ನೂ ನಮಗೆ 
ಕೋಳ್ಗೊಟ್ಟು (ಬಿಟ್ಟ. ೧೨೩-೨೧). ಕೋಳುಗೊಡು : ೨. ಸೂರೆಗೆ 
ಅನಕಾಶಕೊಡು; ಸುಲಿಗೆಗೆ ಗುರಿಮಾಡು; ಲೂಟಮಾಡಲು 
ಬಿಡು: ನೀಲಗಿರಿಯ ಮರಯೆನೆ ಕಂಘಟಿಗಳು ಸಾಲುವಿಡಿದು ಸರ್ವ 
ಪಥಮಂಕೊೋಳುಗೊಡದೆ ನಡೆದವು (ಅಂಜಡ. ೬-೬೮) ; ಕೋಳುಗೊಡದೆ 
ಕೆರವಾಳ ಪಿಡಿದುಕೊಂಡು ಕಾಲಯಮನ ತೆಜನೊಳಗೆ ಭಾಳಲೋಚನನ 
ಬಲವನೆಲ್ಲವ ಸೀಳಿ ಸಾಲುವಿಡಿದು ಕೆಡಹಿದರು (ತ್ರಿಷಸಾಂ. ೧೯-೨೧೨) ; 
ಬಾಲೆಯನು ತಂದಿತ್ತನಾದರೆ ಕೋಳುಗೊಡುವೆನಯೋದಿನಗರವನಾಳುವ 
ನೊಲು (ತೊರರಾ. ೬-೩-೪೧). 
[ಕೋಳ + ಕೊಡು] 
ಕೋಳ್ಗೊಲೆ (ನಾ). ಸೂರೆಗಾಗಿ ಮಾಡುವ ಕೊಲೆ: ಕೈಗೊಲೆ 
ಬಾಯ ಲೆ ಮೈಗೊಲೆ ಕಾಲ್ಲೊ ಲೆ ಕೋಳ್ಳೊಲೆಯಂ ಕಲಿಪ ಕಡು 
ಬಿನ್ನಣಂಬಡೆದು (ರಾಜಶೇ. ೬-೧೧ ವ). 
[ಕೋಳ್‌ + ಕೊಲ್ಕೆ] 
ಕೋಳ್ಕೊಳ್‌, ಕೋಳುಕೊಳ್‌, ಕೋಳುಗೊಳ" (ಕ್ರಿ). ೧. ಕೊಳ್ಳೆ 
ಹೊಡೆ; ಲೂಟಮಾಡು; ಅಪಹರಿಸು; ಕೈವಶಪಡಿಸು : ಸುಟ್ಟ 
ನೀಶ್ವರನೊಡೆಯುರಿದಿಹ ಕಾಮನ ಪಟ್ಟದ ರಾಣಿ ದುಕ್ಕದಲಿ ನೆಟ್ಟನೆ 
ದೇಶಾಂತರವೈತರಲಾಗಿ ದಿಟ್ಟಾಗಿ ಕೋಳ್ಗೊಳಬಹುದೆ (ಮೋಹತ. 
೧೧-೮) ; ತೋಳ್ಳುಟ್ಟುತಾರ್ದು ಸುಮ್ಮಾನ ದಿಂ ಪಟುಭಟಿರ್‌ 
ಕೋಳ್ಕ್ಳೊಂಡು ಕುದಿಯುತಿರ್ದರು (ಜೈಮಿಭಾ, ೧೨-೫). 
ಕೋಳುಕೊಳ್‌ : ೧. ಅಸುರಬಲಜಾಲಮಘವನ ಸಲಿಲದುರ್ಗಂಗಳಂ 
ಬಿಡದೆ ಕೋಳು[ಪಾ ಕಾಂ. ಳ]ಕೊಂಡ೦್‌. (ಜೆಬಪು, ೨೩-೩೨). | 
ಕೋಳುಗೊಳ್‌ ; ೧. ನಾಳೆ ಕರ್ಣನನೆಯ್ದಿ ಸುರಪತಿ ಲೀಲೆಯಲಿ 
ಕುಂಡಲವ ಕವಚವ ಕೋಳುಗೊಂಡೈತಪ್ಪನೆನೆ ರವಿಯಜದು ಮನ 
ದೊಳಗೆ (ಕುವ್ಯಾಅ. ಓರಿಇ. ೨೬-೨) ; ಕಾಲಯಮನೆ ಬಂದಾ ಪಟ್ಟಣನನು 
ಕೋಳುಗೊಂಡಂತೆಯ್ದಿ ದನು (ನೇಮಿಸಂ. ೨೫-೫೬) ; ದಾನವೇಶ್ವರನ 
ಶೋಣಿತಪರದುಗ್ಕಾಬ್ಮಿ ಮಾನ ದನಿಯ ಕೋಳುಗೊಂಡು.. 
ಬರ್ಪಾನಂದ ಸೋಜಿಗವಾಯ್ತು(ನೋಹತ. ೪೧-೪೦). ೨. ಆಕರ್ಷಿಸು; 
ತನ್ನಬಳಿಗೆ ಎಳೆದುಕೊಳ್ಳು; ಸೆಳೆದುಕೊಳ್ಳು: ನೀಳರತ್ನದ 
ಘಟದಿರಡೆ ಮುರಿದೇಳೆ ದುಂಬಿಯ ಬಂಬಲನು ಮಿಗೆ ಕೋಳುಗೊಂಡು 
ಜ್ಜಳಿಸ ಕಂಪಿನ ಧೂಪಧೂಮಗಳಿಂ (ಸಾಳ್ವಭಾ. ೩-೨೯). 
[ಕೋಳ್‌ + ಕೊಳ್‌] 


೩೨೦-೧೪; 15 


25 


35 


40 


೨೨೬೦ 


2| ಳೋಳ್ನೆರು (ಕ್ರಿ). 


5, ಕೋಳ್ಪೆಟ್ಟಿಣ (ನಾ). ಅತಿ ನೀಡನ (?) : 


ಕೋಳ್ಪೋಗು 


| ಕೋಳ್ಡೆಪ್ಪು, ಕೊಳ್ಳಪ್ಪು (ಕ್ರಿ). ಹಿಡಿತ ತಪ್ಪಿಹೋಗು; ತನ್ನ 
ಅಂಕೆಗೆ ಒಳಪಡದಿರು; ಕೈವಶವಾಗದೆ ಹೋಗು; ಕಚ್ಚುವಿಕೆ 
ತಪ್ಪಿಹೋಗು (7): ಗರ್ಭೆಶ್ವರಿಯಲ್ಲಿಗೆ ದೂತನನಟ್ಟ ಪಸರಂ 
ಬಡೆಯದೆ ವೈನತೇಯನ ಚಿತ್ತವೃತ್ತಿಯಂತೆ ಭುಜಗದ್ವೇಸಿಯಾಗಿ 
ರ್ದು(ದ)ನಜಕಿದುರಗವನಿತೆಯಂತೆ ಹೈ ಕ್ಲ ಪ್ಪಿ ಮುಳಿದಿರ್ದಳಂ ಪಂಗೆ 
ಮುಳಿದಳೆಂದು ವಿಟಿವ ೈಸಭನಾಕೆಯಂ ತಿಳಿಪಲಡಿಗೆಜಗಿ ( ಶಾಂತಿಪು. 
೮-೮೬ ವ); ಫಲಿ ಮುನ್ನಂ ಕೋಳ್ಡಸ್ಪಿದ ಮುನಿಸಿನೊಳಾನೆಯ ಕುಂಭ 
ಸ್ಥಳಕ್ಕೆ ಪಾಯ್ಜೊಡೆ ಪಿ ie ಮೆಟ್ಟಿ ಸೀಟ್ಜೇಡಾಡಿ 
ಪೋದೊಡೆ (ಜೀವಸಂ. ೫೪-೩೧ ವ). ಹೊಳ್ಳೆಪ್ಸು: ಮತ್ತಮುದಆ 
ನಡುಪಟ್ಟಿ ಕಟ್ಟಿಣಕದ ವಾದದ ಕಾಯ್ದೆ ನೊಳೊಲ್ಲನೊನಲ್ಲೂ ಕಲ್ಲನೆ 
ಕನಲ್ಲು ಸಂತಾಪಕ್ಕೆ ಸೈರಿಸದೆ ಹಿಮಕರಮಂಡಲಕ್ಕೆ ಕೆಯ್ಯನೆತ್ತೆ ಬೆರ್ಚಿದೆ 
ಹರಿಣಂ ಮತ್ತೇಂ ಪಾಯ್ದುಕೊಂಡೋಡಿದೊಡೆ ಕೊಳ್ನಸ್ಪಿ ಸುಯ್ದುು 
ಸುಜಿದ ಸೀಕರಾಸಾರದಿಂ ಮಂಜು ಪಂಜರಿಸಿದಂಜನಾಚಲದಂತಿರ್ಫ್ಪದು 
(ಅನಂಪು. ೧೩-೨೦ ವ). [ಕೋಳ್‌ + ತಪ್ಪ] 

ಕೋಳ್ನಾಂಟು (ನಾ). ದೊಡ್ಡ ಹೆಜ್ಜೆಯಿಂದ ದಾರಿಯನ್ನು 
ಹಾಯುವುದು, -ಇಅತಿಕ್ರಮಿಸುವುದು; ಮಾರುಗಾಲಿನಿಂದ 
ನಡೆಯುವಿಕೆ: ಪೆಣಂಗಳೆ ಕಂಪು ನಾಜುವುದರ್ಕೆ ಸೈರಿಸಲಾಜದೆ 
ಕೋಳ್ಡಾಂಟನೊಳ್‌ ಕೊಳುಗುಳವಂ ಕಟ್‌ ದುಪೋಗಿ (ಪಂಪಭಾ. 

[ಕೋಳ್‌ + ದಾಂಟ್ಕು] 

ಕೊಳ್ಳೆ ಮಾಡಿದುದನ್ನು ತೆರು; ಲೂಟ 
ಹೊಡೆದದನ್ನು ಕೊಡು: ಗೌಡಂದಿರ ಸಂಪಾದನ ಸಂಚಿತಗಳನ್ನು 
ಸುಲಿಹಗೊಂಡು ಕೋಳ್ಹೆರುತ್ತಿರುವನು (ಮಂತ್ರಶ. ೬೯-೧೩). 

[ಕೋಳ + ತೆರು, (೮ ತೆಣು,)] 

ಕೋಳ್ನುಡಿ (ನಾ). ೧. ಸೂರೆಗೊಳ್ಳುವ ಮಾತು; ಹೆಚ್ಚಾಗಿ 
ಹಣವನ್ನು ಕೊಳ್ಳೆ ಹೊಡೆಯುವ ಮಾತು. ೨. ಂಸೆಯ 
ಮಾತು; ಮನಸ್ಸನ್ನು ನೋಯಿಸುವ: ಮಾತು. ೧, ೨: ಬಡತನ 
ಮೆಂಬಂದು ಸತಿಯರ ನಡುವಿನೊಳಾಲೀಳವಲಗುವಿನ್ನಣದೊಳ್‌ ಸಂಕಡಿ 
ಕುಡದ ಮಧ್ಯದೊಳ್‌ ಕೋಳ್ನುಡಿ ಕುಟಿಂಣಿವದಿಕೊಳಲ್ಲದಿಲ್ಲಾ 
ನಾಡೊಳ್‌ (ಧರ್ಮಪ. ೧-೩೭): [ಕೋಳ್‌ + ನುಡ್ಡಿ) 

ತಪಾ NES 
ದೊಳಮತಿವಿಶಾಲಸಟ್ಟಿ ಕೋಳ್ಬಟ್ಟಿ ಣದೊಳಮತಿ ದಾರುಣ ಕ್ರಕಚ 
ವಿದಾರಣದೊಳಮತಿ ತಾ ಆ ರಾಕಾ ods 

- ದಂಡನ ಖಂಡನ ತಾಡನ ಪೀಡನ ಗರ್ಜನ ತರ್ಜನಾದಿಗಳನೆಯ್ದಿ 

(ಅಜಿಪು. ೧೧-೧೦ವ). (2) 

ಕೋಳ್ಪಡು "ಕೋಳ್ವಡು' ನೋ. 

ಕೋಳ್ಪಡೆ (ಕ್ರಿ). ೧. ಸುಲಿಗೆ ಹೊಂದು; ಕೊಳ್ಳೆಮಾಡಲ್ಪಡು; 
ಸೂರೆಗೆ ಗುರಿಯಾಗು. ೨. ಕಡಿತವನ್ನು ಹೊಂದು; ಕಚ್ಚಲ್ಪಡು: 

i ಕೋಳ್ಪ್ರಡೆದೊಂಗೆ (ಪಾಠಾಂ. ಕೇಳ್ಪಡೆದೊಂಗೆ, ಕೊಲ್ವಡವಂಗೆ]ರಟ್ಕ 
ನಂಗಳುಮುಟ್‌ದಟ್ಟುಗುಂ ಲಲನೆಯೆಂಬ ವಿಸೋರಗಮೇಂ 
ಮಹೋಗ್ರಮೋ (ಜೀವಸಂ. ೬೬-೬). ಕೋಳ + ಪಡ] 

ಕೋಳ್ಪಾಂಗು (ನಾ). ಬೇಟಿ ವಶವಾಗುವ ಬಗೆ: ಬರವಂ ಕಾಡಂ 
ಬೇಗೆಗೆ ಕರಮಜಕಿದೆರಡುಂ ಮೃಗಂಗಳು ತಣ್ಣುಆುಲೊಳ್‌' ನೆರೆದೊಡ 
ವಂದುವು ತಪ್ಪದಿದರಿಕೇಸರಿ ಕಂಡು ಮೆಚ್ಚುನೈ ಕೋಳ್ಪಾಂಗಂ (ಪಂಪಭಾ. 
೫-೩೯). [ಕೋಳ + ಪಾಂಗು]) 


೧೩-೭೧ ವ). 


45, ಕೋಳ್ಪಿಡಿ "ಕೋಳ್ಪಡಿ' ನೋ. 


| 
| ಕೋಳ್ಟೋಗು "ಕೋಳ್ಟೋಗು' ನೋ. 


ಕೋಳ್ಕಸೆಗು 


ಕೋಕ್ಕೆಸಗು (ಕ್ರಿ). ಬಂಧನದಲ್ಲಿ ಸಿಕ್ಕಿ ಕೆರಳು: ಎಳಸಿ ಬಳಸಿರ್ಪ | 


ಮೃಗಸಂಕುಲಂಗಳಂದನಿತುಮೊಡನೆ ಕೋಳ್ಮಸಗಿದೊಡಾ ಕುಳರಾ 
ದಾರ್ಯುಜನಕ್ಕೆ (ಆದಿಪು. ೬-೫೬); ಮಿಡುಖುಡುಕನೆ ಮಿಡುಕುವ 
ಸಿಡಿೇಟ್ಸ್‌ ಯುಮಂ ಕೋಳ್ಮಸಗಿದ ಪುಲಿಯ ಪಿಂಡುಗಳುಮನನುಕರಿಸಿ 
ನಡೆನಣಿಯ ಸಂದಣಿಯುಮಂ (ಸಂಪಭಾ. ೧೦-೫೧ ವ). 
[ಕೋಳ್‌ + ಮಸಗು] 
ಕೋಳ್ಕಿಗೆ "ಕೋಟಕ್ಮಿಗ' ನೋ. 
ಕೋಳ್ಮಿಗವೇಂಟೆ (ನಾ). ದುಷ್ಟಮುಗಗಳ ಬೇಟಿ, ಶಿಕಾರಿ: 
ದಣಿದು ಕೋಳ್ಮಿಗವೇಂಟಿಯೋಳ್‌' ಮಲೆಯ ತಲೆಯಿಂದೆ ತಳ್ಪಲಿನೆಲೆಯ 
ಮನೆಗೆ ಬರುತಲಿರ್ದಗ್ರಜಂ (ಶ್ರೀರಾಮಾ. ೧೮೮-೩೪೨). 
[ಕೋಳ್ಳಿಗ (ಆ ಕೋಟಕ್ಮಿಗ) + ಬೇಂಟಿ] | 
ಕೋಳ್ಕೈಗ (ನಾ). - ಕೋಟಿಗೆ: ಈ ಕಾಯ್ದಕಲ್ಲಮೇಗಿಕ್ಕೆ | 
ಪೋದೊಡೆ ಪಗಲೆಲ್ಲಂ ಬಿಸಿಲೊಳ್ಳೆಂದಿರುಳ್‌ ಗಾಳಿಯೊಳಂ ಶೀತದೊಳಂ 
ಬಿರಿದು ಪರ್ದುಂ ಕಾಗೆಯುಮಿರಿಯೆ ಕೋಳ್ಕೃಗಮುಮಗಿಯೆ ; 
ರೌದ್ರ ಪರಿಣಾಮದಿಂ ಸತ್ತು (ಬಂಹರಿ. ೮-೧೩ ವ). 
[ಕೋಳ 4 ಮೃಗ] 
ಕೋಳ್ಪಗೆ (ನಾ). ಮನಸ್ಸನ್ನು ಸೂರೆಗೊಳ್ಳುವ ಬಗೆ ; ಚಿತ್ತಾಕರ್ಷಕ 
ರೀತಿ: ಕೋಳ್ವ ಗೆಯ fe ಳೆ ಚ ಬೇಳ್ವ ಬಡತನ 
ನನ್ನಿಯಿಂ ಬಾಳದಿನ್ನು ( ಕಾಲೂರ. ೧೪೪-೩೧೪). 
[ಕೋಳ್‌ 4 ಬಗೆ] 
ಕೋಳ್ಪಡು, ಕೊಳ್ಳಡು, ಕೋಳ್ಪಡು (ಕ್ರಿ). ಸೂರೆಮಾಡಲ್ಪಡು; | 
ಅಪಹೆರಿಸಲ್ಪಡು ; ಸುಲಿಗೆಯಾಗು ; ಲೂಟಿಗೆ ಸಿಕ್ಕು: ಅದು ಕಾರಣ | 
ದಿಂದರ್ಥಮ ಕೋಕ್ವಟ್ಟು ಬಂದೆನೆಂದು ಪೇಟ್ವುದುಂ (ಪಂಚತಂ. | 
ಕೊಳ್ಳಡು: ಕೊಳ್ಳಟ್ಟು ಪುಯ್ಕಲಿಡುವರುಮಂ ....| 
ಕಂಡೊಡಿವರ ಕರ್ನುದ ಫಲಮೆಂಬರ್‌ (ಧರ್ಮಾಮೃ. ೯-೫೭) ; ತನ್ನ್ನಂ | 
ಕೊಳ್ಳ (ಪಾಕಾಂ. ಕೋಟ್ಟಿ)ಟ್ಟುದಂ ಡಾಮರಮೆನ್ನದೆಯುಂ (ಜೀವಸಂ. 
೭೩-೨೫ ವ. ಕೋಳ್ಪಡು: ಆಂ ಬತ್ತಲೆ ಸವಣರಿಂದಂ ಕೋಳ್ಪಟ್ಟಿಂ 
ವಡ್ಡಾರಾ. ೨೩-೫) ; ಎಳೆಯಂ ಕೋಳ್ಬಟ್ಟುಂ (ಪಂಪಭಾ. ೧೨-೧೭೭); 
ವಿಶಾಖನಂದಂ ರಾಜ್ಯಮಂ ಕೋಳ್ಪಟ್ಟು (ಚಾವುಂಪು. 11. ೬೩-೭); 
ಪೆಂಡತಿ ಕೋಳ್ಪಟ್ಟು ಮಗುರ್ಜು ಪುಗುವೆನೆ ಫೊಟಲಂ (ಅನಂಪು. ೧೧-೭೦). 
[ಕೋಳ್‌ + ಪಡು] 
ಕೋಳ್ಕಾಯ್‌ (ನಾ). ೧. ಸೂರೆಗಾರರ ಮುಂಭಾಗ; ಆಕ್ರಮಣ 
ಮಾಡುವ ಪ್ರದೇಶದ ಎದುರುಭಾಗ: ವಿರಾಟಂ ತುಜುನಿನ 
ಕೋಳ್ವಾಯನೆಯ್ದಿ ಮಿತ್ತುವಿನ ಬಾಯನೆಯ್ದಿದಂತೆ ತಲ್ಲಳಿಸಿಯುಂ 
(ಬಂಹರಿ. ೧೧-೪೦, 5). ೨. ಕಾಲುವೆಗೆ ನೀರನ್ನು ಬಿಡುವ | 
ಅಣೆಕಟ್ಟಿನ ಬಾಗಿಲಿನ ಪ್ರದೇಶ; ಕಾಲುವೆಯ ಮೂಲಸ್ಥಾನದ 
ಬಾಯಿ: ಕೋಳ್ವಾ ಯಿನಲ್ಲಿ ಯೇ ನೀರಿಲ್ಲದಿದ್ದರೆ ಮಡವಾಯಲ್ಲಿ ಎಲ್ಲಿ 
ಬರುತ್ತೆ (ರೂಢಿ). 'ಮಡವಾರ್ಯ' ಪರಾ. | 
[ಕೋಳ್‌ + ಬಾಯ] | 
ಕೋಳ್ಪಿಡಿ, ಕೋಳವಿಡಿ, ಕೋಳುವಿಡಿ, ಕೋಳ್ಪಿಡಿ (ಕ್ರಿ). ಕೈಸೆರೆ ಹಿಡಿ; 
ಬಲಾತ್ಕಾರದಿಂದ ಹಿಡಿ; ಬಂದಿಯಾಗಿ ಮಾಡು; ವಶಪಡಿಸು: 
ನಿಲ್ಲದೆ ರತಿಯ ಕೋಳ್ಪಿಡಿದಾತನ ಪಾಣಿಪಲ್ಲವಗಳ ಕಿತ್ತುಬಿಸುಟಿ ಫುಲ್ಲಶರಗೆ 
ಮೆಚ್ಚಿ (ಮೋಹತ. ೧೨-೯೫); ತರಿಸಿ ಕೋಳ್ವಿಡಿದ ಹೆಯನುಂ ಸುವೇಗನ 
ನಶದೊಳಿರಿಸಿ (ಜೈವಿಭಾ. ೪-೬೬); ಮಣಿತದಿಂ. ಮೆಜಕಿವಳ ರಣಿತವ! 
ರಚಿಪಳ ಕುಣಿತದಿಂ ಮನವ ಕೋಲ್ವಿಡಿವ ಅಣಿಯರೆ ಗಾತಿಯ' 
ಆಳು ರಂಗಾಯೆಂಬಳೆಜೆತೊಣೆಯೆನಗೆಂವಾದಪುದೊ (ಶತಸಾಂ. ೩೨-೬೮). | 


೩೦೫-೧೫). 


೨.೨೬೧ 


3 


10 


| 


25 


30 


85 


40 


45 


ಕೋಳ್ಟೋಗು 


ಕೋಳೆನಿಡಿ: ಏಳು ವ್ಯಸನಂಗಳಿನ್ನನೆ ಕೋಳವಿಡಿದೊಡನೆ ಕಾಳು 
ಸರ್ಷಗಳಂತೆ ಕಚ್ಚಿ ಕೀಳುವುವು (ಕೈಕವ ೧೭-೫). ಕೋಳುವಿಡಿ : 
ವಾರಸತಿ ತನಗೊಲಿದ ಮಿಂಡ ಜಂಗವಂಕೆ ಪೇಳೆ ಕೇಳುತಂ ಚೋರ 
ನೆಯ್ತಂದು ಅಸುರರಿಫು ಗುರುಪುತ್ರನಿದ್ದಿರವ ಆಲಿಸುತ ಕಾಣದೆ 
ಕೃ ತಾಂತನ ಕೋಳುವಿಡಿವೆನೆನುತ್ತ (ನಿಭಾಗ. 
ಇನಿನಿಲ್ಲನರ್ಧಾಂಗಿಯ ಕೋಳುವಿಡಿದ ಭೂವನಿತೆಯ ವರನೋಲಗದಿ 
(ಮೊ ಹತ. ೧೧-೩); ತಜ್ಞನನಿಯಂ ಕೋಳುವಿಡಿದೆನಿತು ತೆಗೆದನಿ 
ತಂಬರಂ ಬರಲು (ಲಶಿಚಿಂ. ೩೨-೫). ಕೋಂ್ಪಿಡಿ;: ವಿಟೌಘದ 
ಚಿತ್ತವನು ಕೋಳ್ಪಿಡಿದು (ಅಕ್ರೂಚ. ೬-೫೮). 
[ಕೋಳ್‌ + ಪಿಡಿ] 
ಕೋಳ್ರೋಗು, ಕೊಳ್ಳೋಗು, ಕೋಳುಪೋಗು, ಕೋಳುವೋಗು, 
ಕೋಳುಹೋಗು, ಕೋಳ್ಬ್ಸೋಗು (ಕ್ರಿ). ೧. ಸೂರೆಹೋಗು ; 
ಲೂಟಯಾಗು ; ಸುಲಿಗೆಹೊಂದು : ಮಾನಿನಿಯ ಸುರತ ರತ್ನನಿಧಾನಂ 
ಚಾತುರ್ಯದೀಪವರ್ಶಿನಿಯಿನದೆಂತಾನುಂ ಕೋಳ್ತೋಯ್ತು (ಜಗವಿ. 
ದುರ್ಗಂಗಳಿರದೆ ಕೋಳ್ಪೋದುವು (ಚಿಬಪು. ೪೨-೪೪); 
ಕಾಲನಿರ್ವಾಹಕನಾದ ನಾರಾಯಣನೇ ಎನ್ನ ಪ್ರಾಣಾಭಿಮಾನಗಳೊಂದುಂ 
ಕೋಳ್ಟೋಗದಂತೆ ಪರಿಪಾಲನೆಗೆಯ್ದನು (ಭಾರಶಾ ಆ. ೧೪-೯೦). 
೨. ಸೆರೆ ಸಿಕ್ಕು; ವಶವಾಗು ; ಅಧೀನವಾಗು : ತಳ್ವದೆ ತವಕಿಪ 
ರಾಹುಗೆ ಬಳ್ವಳನಡೆದಿರ್ಜ ತಾರೆ ಮಸುಳ್ಡಿರೆ ಚಂದ್ರಂ ಕೋ([ಪಾಠಾಂ. 
ಕೇ]ಳ್ರೋದನೆಂದೆೊಡಿಳೆಯೊಳ್‌ ಕೇಳ್ವರ್‌ ಮರುಳಲ್ಲೆ ಚಂದೃತಾರಾ 
ಬಲಮಂ (ಧರ್ಮಸಾ. ೫-೦೨). ಕೊಳ್ಳೋಗು : ೨. ಮುನಿದತ್ತೆ ಮತ್ತೆ 
ಕೊಳ್ಳೋಗದ ವೈರಿದುರ್ಗ (ಎಕ. ೪1, ಚಿಕ್ಕಮ, ೧೬೦-೫೦ ; 1103) ; 
ಎನಿತೊಳವು ವಿದ್ಯೆ ಕೇಳಿನ್ನನಿತುಂ ಖಚರರ್ಗಮುಂಟು ಕೊಳ್ಳೋಗವು 
ಕಾಮಿನಿಯರ್ಗಲ್ಲದೆ ಜಗೆಡೊಳ್‌' (ಧರ್ಮಾಮೃ. ೪-೧೧೮). ಕೋಳು 
ಫೋಗು : ೨. ಕೇಳರಸ ಜೀವಿಗಳು ಸಂಸ್ಕೃತಿ ಕೋಳದೊಳಗುರೆ ಸಿಲುಕಿ 
ಮರುಳಿಗೆ ಕೋಳುಪೋಗುವರೈಸೆ Wicca (ಕಿಮ್ಮಸ್ತ್ರೀ 
೧-೨೨). ಕಳೋಳುವೋಗು: ೧. ನಳ ನಹಂಷ ಭರತ ನೃಪಾಲ 
ಪಾರಂಪರೆಯಲುದಿಸಿದ ಸೋನುವಂಶದಲಿ ಕೋಳುವೋದುದೆ ಕೀರ್ತಿ 
(ಕುವ್ಯಾಅ. ೧೯-೫೭). ೨. ಬ್ರಹ್ಮನಾ ಗಿಳಿಗೆ ಪಂಜರವಾದ ವಿಷ್ಣುವಾ ಗಿಳಿಗೆ 
ಕೊಣಕಿಕೂಳಾದ ರುದ್ರನಾ ಗಿಳಿಗೆ ತಾಕೋಳುವೋದ [ಪಾಠಾಂ.ಕೋಳಾದ 
ಕೋಳೋದ, ಕೋಳ್ಳ್ಕಾದೆ, ಕೋಲಾದೆ] (ಅವಚಂ. ೫-೧೫) ; ಎತ್ತಣ 
ಕಾಕುಮೂಳಗೆ ಳೋಳುವೋ(ಪಾಕಾಂ. ಹೋ)]ದೆನೊ ಕಾಮನೆಂಬವಗೆ 
(ಕುವ್ಯಾಅ. ೮-೨೧); ಕೇಳಿ ವೈರೋಚನಿಯ ಗೋಪುರಪಾಲಕತ್ವದ 
ಲೀಲೆ ತನ್ನದು ಕೋಳುವೋಡೆನು ಭಕ್ತರೊಳು ತಾನೆಂದನಸುರಾರಿ 
(ನಿಭಾಗ. ೮-೧೯-೬೪). ೩. ಬಲಿಯಾಗು; ತುತ್ತಾಗು: ಲಕ್ಷ್ಮಣನೀಗಳೆ 
ಉಟಕದು ಫೋಪಿನಂ ಕಾಡಿಂಗೆ ಕೋಳುವೋದೆಂ (ರಾಮಾಶ್ಚ. ೪೧-೨೯). 
ಕೋಳುಹೋಗು ; ೧. ಕೋಟಿ ಕೋಳುಹೋಯಿತ್ತು (ಮೋಳಿಮಾ. 
೨೩೩-೭೮೪) ; ನಾವಂಜಿವಳುಪಿದ ಬಳಿಕ ಪರಸತಿಗೆ ಕೋಳುಹೋಗಲಿ 
ಕೀರ್ತಿಬಿಡೆ ನೀ ಬಾಲಕಿಯನು (ತೊರರಾ. ೩-೧೦-೨೩) ; ಸೂಳೆಯಲಿ 
ಮಗ ಹುಟ್ಟ ಆಳುವನು ಮುನಿಪುರವ ಕಾಳಗವಿಲ್ಲದವ ಮಡಿಯೆ ಪುರವೆಲ್ಲ 
ಕೋಕುಹೋದೀತು (ಸರ್ವಜ್ಞ. ೧೦೬೬). ೨. ತ್ರಿಭುವನಗಿರಿಯರಸು 
ತ್ರೈಲೋಕಪಟ್ಟಣಕ್ಕೆ ದಾಳಿಯನಿಕ್ಕಿ ದರು, ಏಳು ಭೂದುರ್ಗಂಗಳು 
ಕೋಳುಹೋದುವು (ಸರ್ವ ವ. ೧೫೩-೭೩೦) ; ಊಳಿಗದವರನಂಜಿಸ 
ದೊಯ್ದ ಬಗೆಗೆನ್ನ ಕೇಳದೆಳಸಿ ಮಾತೆಯರಿಗೆ ಆಲೋಚಿಸದೆ ಹೊಆತೆಗೆದ 
ಬಗೆಗೆ ಚಿತ್ತ ಳೋಳುಹೋಗದೆ ತನಗೆಂದ (ಭರಚ. ೭೧೨೬೪); 
ಸಲೆಯೆನ್ನ ವೀತಗೆ ಕೋಳುಹೋದುದು (ಕಂನವಿ. ೯-೧೦೨). 


೧೦-೪೧-೧೮) ತ 


೧೦-೧೪೨) ; 


- 
ಮನ 


ಕೋಡಿ 


೪. ನಾಶವಾಗು; ಹಾಳಾಗು; ಅಧೋಗತಿಯನ್ನು ಹೊಂದು; 
ವ್ಯರ್ಥವಾಗು: ಕೇಳಿದೈಯೆಲೆಯಣ್ಣ ಪಸರನೆಣ್ಣೂಳಿಗದಲಿಂದ್ರಾದಿ 
ದೇವರು ಕೋಳುಹೋ[ಪಾತಾಂ. ವೋ]ದರು (ತೊರರಾ. ೬-೨೬-೬೬) ; 
ಹೋಳಿಗಿಲ್ಲದ ಹಬ್ಬ ಮೇಳವಿಲ್ಲದ ಕೂಟ ಅಳಿಲ್ಲದವನ ದೊರೆತನವು ಇವು 
ಮೂರು ಕೋಳುಹೋದಂತೆ (ಸರ್ವಜ್ಞ. ೧೪೮೭). ಕೋಳ್ರೋಗು : | 5 
೧. ದಿವೃಮಹಾನಿಧಾನಮಿದಿರೊಳ್‌ ಕೋಳ್ಟೋದುದೋ (ಸುಕುಮಾ, 
೧೦-೯೩) ; ಪಲವು ಕಾಲದಿನೀಕ್ಷಿಸಲಾದುದಿಂತು ಕೋಳ್ಪೋಕುಮೆ ಧರ್ಮ | 
ಮೆಂದೊಸೆದು (ಎಇ. 2೪1, ೬೧-೨೫ ; 1081). ೨. ಕೋಳ್ಪೋಗದ | 
ಮಂಡಲಂಗಳನೆ ಕೊಂಡು (ಪಂಪಭಾ. ೧-೫೦) ; ಕಲ್ಲಾರ್ಪರವರ್ಗೋರೆ 
ನಿಬಂಧನ ಓೀಕಾಕಾರಂಗಲ್ಲದೆ ಪೆಜಂಗೆ ಕೋಳ್ಪೋದಪುದೇ (ಕಾಂತಿಪು. 
೧೦-೧೮೨) ; ಜೋಳಂ ಮುತ್ತಿರೆ ಪನ್ನೆರಬ್ಬಿರಿಸಕಂ ಕೋಳ್ಪೋಯ್ತೆ ತಾಂ 
ಫೋದಂ (ಎಕ. ೪, ಬೇಲೂರು. ೧೬೫-೮ ; 1186). [ಕೋಳ್‌ + ಪೋಗು] 
ಕೋಡಿ (ನಾ). ಅಗಳಿ; ಕೊರಡು (?): ಪುರದ ಬಾಹೆಯ 
ಕೋಜಡಿಯ ಸಂವರಣೆ ತೆಗೆಯಲಿ ನಿರ್ಭಯದಿ ಸಂಚರಿಸುವುದು ನಂದನ 
ದೊಳಗೆ ನಿಮ್ಮಡಿಯ ರಾಣಿಯರು (ಕುವ್ಯಾಅ. ೧೨-೫೬). 
[ಆ ಕೊಡು] 
ಕೋಣಲಿಯತನ (ನಾ). (?): ಕೂಡಿದೆರಡು ಬಗೆವವರಲ್ಲ ಕಂಡವರ 
ಕೊಂಬುವರಲ್ಲ ಬಾಯ್ಬಡಿಕರಲ್ಲ ಸಲೆ ತೋಡುಗೂಳಿಂಗಾಸೆಬಟ್ಟು 
ನೆರೆಹೊರೆಗಳಿಂನಿಡಿಸಿಕೊಳುತ ಮಕ್ಕಳಾ ಕೂಡೆ ಸುಂರಿಸ.ವರಲ್ಲಳುಕ 
ದಿರ್ಪವರಲ್ಲ ಗಾಡಿಕತ್ತದಿ ಕೆಲಬಲದ ಗೃಹಸ್ತರ ಕಯ್ಯಪಾಡಳಿದು |20 
ಬಯಸಿಕೊಂಬವರಲ್ಲ ಕೋಜ ಯತನಕೀಡಲ್ಲವೆಂದು ನಂಬು 
(ಲಿಂಗಪು. ೨-೧೮,೧೯). [? + -ತನ] 
ಕೋಣಕ್ಕಿ, ಕೋರಿ, (ನಾ). ೧. ಹಳೆಯ ಬಟ್ಟಿಯ ಚೂರು; ಹರಕು; 
ಚಿಂದಿ. ೨. ಹರಕು ಕಂಬಳಿ; ಕಂಬಳಿಯ ಚೂರು. ೧, ನ 
ಊರೂರು ಕೇರಿಕೇರಿಯೊಳು ಮನೆಮನೆಗೆ ಜೀರಿಗೆ ಮೆಂತೆಯನಿತ್ತು. 
ಕೋಜಕಿಗಳನೆ ಕೊಂಡು (ಬಿಜ್ಜಂ. ೯-೫೯). ಕೋರಿ, : ೧. ಇಂತು 
ಮಗನಿಗೆ ಬುದ್ಧಿಯಂ ಪೇಳುತ್ತ ಕೋರಿಯಂ ನಿಂತುಟ್ಟು (ಅರ್ಟಾವಿ 
ಮುಸುಡುವುಂ ಕೋರಿಯಿಂದೊರಸಿಕೊಂಡವಸರದೆ 
(ಮಲ್ಲಡ. ೨-೨೧), ಕೂಲಿಮಾಡಿದರೇನು ಕೋರಿಹೊತ್ತರೇನು ನಮಗೆ | 
ನಮ್ಮರಾಯ ಒಡನೆ (ಹಳ್ಳಿಬಾ. ೬೪); ಅವುಗಳ ಮೈಯನ್ನು . 
ಆಮೇಲೆ ಕೋರಿಯಿಂದ ತಿಕ್ಕಿ ಒರಸಬೇಕು (ಕೃಷಿಪ್ರ. ೧೯). ೨. ಆಸ್ಟ್ರ 
ದಿಕ್ಬಾಲಕರ ಅಷ್ಟದಾರೆಗಳ್ಳ್ಮಾಡಿ ದುಷ್ಪ ಮಲ್ಲಾಸುರನ ಬೆನ್ನೈಲು ದಂಡಿಗೆಯ 
ಮಾಡಿ ಬಿರುದವನ ಕುಕ್ಷಿ ಹಸುಬೆಯಮಾಡಿ ಕೋರಿಯನು ವರಶ್ರೇಷ್ಮ | 
ಗದ್ದುಗೆಯಮಾಡಿ (ಕರಲೀ. ೧೮೯-೭); ಬಳಿಕ ಹತ್ತಿಯ ಗೊಟ್ಟಿ, ಬಿಳಿಯ 
ಕಪ್ಪಡ, ಕಂಬಳಿಯ ಕೋರಿ, ಬಿಳಿಯ ಸಾಸಿವೆ... ಇವಂ ಧೂಸವಿಕ್ಕು 
ವುದು (ಬಾಲಚಿ. ೧೩೩-೧೩) ; ಸರಗ ಜೋತುಬಿದ್ದ ಉದ್ದನ್ನ; 
ಕೋರಿಯ ಅಂಗಿ (ಗಂಗಾಸಾ. ೩೦). ೩. ಕು ್ರಲಕವಾದುದು; ಪ್ರಯೋ | 
ಜನವಿಲ್ಲದ ವಸ್ತು : ಲೆಕ್ಕಕ್ಕೆ ನೂರು ಕೋರಿಯಾದಕೆ ಸ ಷು. 
ಗುಣದಲ್ಲಿ ಕೋಹಿನೂರ್‌ "ಕ ಗಳಾಗಬೇಕು (ಮಾರ್ಗದ. ೪೮). 
ಕೋರಿಯಹುಳ ಎ ಕಂಬಳಿಹುಳು: ಕೋರಿಯಹುಳ ಹಾಗೂ! 4 
ಮಾಟುಹುಳಗಳು ಪ್ರೌಢಾವಸ್ಥೆಯಲ್ಲಿ ಪತಂಗಗಳಾಗಿ ಹಾರಾಡುವನೆಂದರೆ, 
ಯಾರಿಗೆ ತಾನೇ ಆಶ್ಚರ್ಯನವಾಗಲಿಕ್ಕಿಲ್ಲ (ಕೀಟಪಿ. ೬). ಕೋಯ 
ಕಾಯಕ - ಬಟ್ಟಿಯನ್ನು ಅಥವಾ ಕಂಬಳಿಯನ್ನು ಹೊಲಿಯುವ: 
ವೃತ್ತಿ, --ಉದ್ಯೋಗ: ಸವನೂಲ ಕಾಯಕದ ದೇಪಣ್ಣ ಸಾಬಾಧೆ. 
ಯವರು ಗಾಣಿಗದೇವು ಕೋಣ್‌ಯಾ ಕಾಯಕದ ಗವಜಕಿ ಬಸವಣ್ಣ '45 
ಳಾಲಿಗೆಯ ಜಾನಪ್ಪ (ಲಶಿಚಿಂ. ೩೮-೧೭೨). [ಆ ಕೂಜಕಿ) 


10 


೩೧-೩೬) ; 


30 


೨೨೬೨ 


ಕೋಜರಿಕೆ, ಕೋರಿಕೆ (ನಾ). ಅಪೇಕ್ಷೆ; 


| 
: 


ಕೋಯ್ಕು 


ಕೋಲಿ "ಕೋಟ್ಕು' ನೋ. 
ಬಯಕೆ; ಪ್ರಾರ್ಥನೆ; 
ಬೇಡಿಕೆ: (8). ಕೋರಿಕೆ: ಕೋರಿಕೆ ನಿಷ್ಕಾಮನಾದೆನಗೇನು 
ಕೋರಿಕೆಯಿಲ್ಲ (ಗಗತಾ. ೨-೨೮) ; ಪೂರೈಸು ಕೊರತೆಯನ್ನು ಕರುಣಿಸೀ 
ಕೋರಿಕೆಯನು (ಪಯಣ ೬೦-೧೮) ; ಮಗು, ಸುಧಾಕರ ನನ್ನ ಆಂತಿಮ 
ಕೋರಿಕೆಯನ್ನು ನೆರವೇರಿಸಿ ಕೊಡುವೆಯಾ (ದೇಶಧು. ೨). 

(ಕೋಟು, + -ಇಕೆ] 


'ಕೋಣಂಡು (ಕ್ರಿ): ಕೋರಿಕೆಯನ್ನು ಮುಂದಿಡು; ಬಯಕೆಯನ್ನು 


ಸೂಚಿಸು; ಅಭಿಪ್ರಾ ಯವನ್ನು ಮಂಡಿಸು : ಕೈರಗುಳಿಗೆ ನೊರೆಯದಕೆ 
ಮುತ್ತಿನ ಸುಣ್ಣ ನೇರದ i, ಮುಂತಾದ ಭೂರಿಯೊಳೆನಗಿದು 
ತನಗಿದೆಂದೆಲ್ಲರು ಕೋಟ್‌ಟ್ಟು ವ್ರತವ ಮಾಡಿದರು (ಭರಚ. ೨೧-೩೧). 
(ಕೋಲು, + ಇಡು] 

ಕೋಲಶಿಸು (ಕ್ರಿ). ಆಸೆ ಹುಟ್ಟಿಸು; ಬಯಕೆಯನ್ನುಂಟುಮಾಡು; 
ಇಚ್ಛಿಸುವಂತೆ ಮಾಡು: ನವಯಾವನೋನ್ಮತ್ತ ಸಂಪತ್ತಿಯಂ ಪಡೆದು 
ಕೋಣ್‌ಸಿಕೊಂಡಳಾ ಸೋಮೆ ಸದ್ದುಣಗಣಾಭಿರಾಮೆ ( ಸಮ್ಯಕೌ. ೬-೯) ; 
ವಾರಾಣಸಿಯನಾಳ್ವ ಕಂಪರಾಜನ ಸುಕುಮಾರಿ ಸುಲೋಚನಾದೇವಿ 
ಕೋಟ್‌ಸಿಕೊಂಬ ಪೆಣ್‌ (ಧರಚ. ೫೫-೧೪). 

(ಕೋಂ, * -ಇಸ್ಕು] 

ಕೋಲು,, ಕೋರು, (ಕ್ರಿ). ಕೇಳ ಕೊಳ್ಳು, ಬೇಡು; ಹಾಕೈಸು; 
ಪ್ರಾರ್ಥಿಸು: ಧೃತರಾಷ್ಟ್ರಾತ್ಮಜ ಪಾಂಡುರಾಜಸುತರಂ ಮುನ್ನಂ 
ಕೊಲಲ್ಕೋಜಃದೈ (ಗದಾಯು. ೭-೪೦) ; ಹರಿಕಾನ್ತೆಯುಮಾಕಾನ್ತೆಯ 
ದೊರೆಗೆವರಲು ಕೋಜಳೆಂಬ ನಿಮ್ಮದದ ಗುಣೋತ್ಕರಮನೊಳಕೊಣ್ಣು 
(ಎಕ.೪1, ಮೂಡಗೆ. ೨೨-೨೪ ; 1129); ಸೇರಿದೆ ನಿನ್ನನು ಕೋಟದ 
ವರೆಗಳ ಬೀರುವೆನೆಂದು ವಿಚಾರ ಬಿಡಿಸೊ ಎನ್ನ ಗ ೧-೧೬೬-೧). 
ಕೋರು: ಕೋರಿದಿಷ್ಟವನೀವ ನೀನೇ pp (ಸೀತಾಚ. 
೨-೧೯) ; ಕೌಶಿಕ ಧಾ ವಂಚಿಸುವುದಕೆ ಕೋರಿ ಮನದೊಳಗೆ 
(ಹಮಚ. ೨೧) ; ಪರೆಕೊಡವೆ ಬಯಸುವರು ಪರವಧುವ ಕೋರುವರು 
ಲೋಕ ಕಂಟಿಕರಿವರು (ಕವಿಸೋ. ಆ೨-೬); ನಾವು ಕೋರದೆ ಸುಖವಾಗಲಿ 
ದುಃಖವಾಗಲಿ ಬರುವದು (ಮುಂಬಯಿ. ೪-೩೩೭). 

[ದೇ. ॥ ತಮಿ. ಮಲ. ತೆಲು. ಕೋರು] 

ಕೋಲು, ಕೋರಿ, ಕೋರ್ಕು, ಕೋಲ (ನಾ). ೧. ಬೆಳೆದ 
ಬೆಳೆಯಲ್ಲಿ ಭೂಮಿಯ ಯಜಮಾನರಿಗೆ ಮತ್ತು ರಾಜನಿಗೆ ಸಲ್ಲುವ 
ಧಾನ್ಯದ ಅಂಶ, ಪಾಲು; ವಾರಪಾಲು: ಕೋಜಕಿನ ಹೊಲ 
ಕಮ್ಮತ ... ಕೂಲಿಗೈಮೆ (ಅಮುಸಾಂ. ೩-೧೨೧) ; ಬೆಳೆದ ದವಸಮಂ 
ರಾಜಪಾಲೆಂದು ಕೋಜನಿಕ್ಕಿ ತನಗೆ ಉಳಿದ ದವಸದಲ್ಲಿ ನಿರ್ವಂಚನೆ 
ಯಿಂದ ಜಂಗಮಾರ್ಚನೆಯ ಮಾಡಿ (ಭೈರಸೂ. ೩೫೮). ಕೋರಿ. 
"ಕೋರಿಹೊಲ' ಪರಾ. ಕೋರ್ಕು : ಗೆಯಲು ಕೋರನಿಕ್ಕಿ ಸುಖದಲ್ಲಿ 
ಅನುಭವಿಸುವಿರಿ (ಎಕ. ೫, ಶ್ರೀನಿವಾ. 1569) ; ಕೋರಿನ 
ದವಸದಲ್ಲಿ ಸೊಲಿಗೆ ಗುಡ್ಡೆ ಆಖು ಎಂಬದಾಗಿ ರುಸುಂ ಮಾಡಿಕೊಟ್ಟು 
(ಮಹಾವಂ. 1, ೧೧೯) ; ಒಂದು ಹೊಲವನ್ನು ಕೋರಿನಿಂದ ಅವನಿಗೆ 
ಕೊಟ್ಟಿದ್ದರು (ಮನೆಬೆ. ೧೧೯). ೨. ವಾರ ಸಾಗುವಳಿ; ಬೆಳೆದ 
ಬೆಳೆಯಲ್ಲಿ ಸಾಗುವಳಿದಾರನಿಗೆ ಇಷ್ಟು, ಭೂಮಿಯ ಮಾಲೀಕನಿಗೆ 
ಇಷ್ಟು ಎಂಬ ಒಪ್ಪಂದದ ಮೇಲೆ ಮಾಡುವ ಸಾಗುವಳಿ, 
—ಕೃಷಿ: ಕೋರಿಗೆ ಕೊಡುವುದಕ್ಕೆ ಹೊಲ ಬೇಕಂತೆ (ಬೆಳಮ. ೧೦); 
ಆ ಹೊಲಗಳು ದೊಡ್ಡವು. ಅವುಗಳನ್ನು ಕೋರಿಗೆಂದು ಕೊಟ್ಟಿರುವರು 
(ಚಂದ್ರತಾ. ೩೨). ೩. ಧಾನ್ಯದ ಭಿಕ್ಷೆ. "ಕೋರಾನ್ನ? ಪರಾ, 


೧-೧೯; 


ಕೋಲ್‌ ೨೨೬೩ ಕೋಲೂರು 
ಕೋಲ ೪. ಕೋರಾನ್ನದಿಂದ ಜೀವಿಸುವ ವೃತ್ತಿ--ಕಾಯಕ: | | ಕೋಲ್‌, (ನಾ). ಸಮಾಸದಲ್ಲಿ "ಕೋಡು' ಎಂಬುದಕ್ಕೆ 
ಸತ್ಯದಾಗರವೆನಿಪ ಕಲ್ಮಾಣಪುರದಿ , ವಿರಕ್ತರಡಿದಾನಕೆಯ ಭೃತ್ಯ ಬರುವ ಆದೇಶ ರೂಪ. "ಕೋಟ್ಟುಟ್ಟು' ಪರಾ. 
ಹಚು ಸಂಗನು ಗ ೪-೨೦). [ಆ ಕೋಡು] 
ಕೋಲಾಯಭಕ್ತ - ಕೋರಾನ್ಸದಿಂದ ಜೀವನ ನಡೆಸುವ ಭಕ್ತ: | | ಕೋಲ್‌, (ನಾ). ಚಳಿ; ಶೈತ್ಯ: ಬಿಜುಬಿಂದಂ ಬೀಸೆ ಗದೆಯ 
ಶ್ರೀರಂಗಪಟ್ಟ ಿಣದೊಳೊಬ್ಬಯ್ಯ ನಂ ದೊರೆಗಳಾಗ್ರಹಿಸಿ ಶೂಲದೊಳು | 5 ಗಾಳಿಯ ಕೋಟಕಿಚ್ಚರಿಸಿದುದು ಭೀಮನಂ ಮೆಯ್ಮುಜಕಿದವನಂ 
FRASER ಕೋಯ ಭಕ್ತನು ನೆಜಕಿ ಕಂಡು ಶಿವನ | (ಗದಾಯು. ೪-೩೨) ; ಆ ವಿಳಾಸಿನಿಯರ ವಿರೋಚನ ಚಂದ್ರಿಕೆಯ 


ಲಾಂಛನವೆಂದು ಮಜುಗುತ್ತೆ (ಗುರುಟಾ. ೧೪೯). ಕೋರುಪಾಲು ವ 
ಕೋರಿನಲ್ಲಿ ಪಾಲು: ಕೋರಪಾಲಿನ ಮಾತು ಮಾಡಿ ಕೊಟ್ಟಿ ನು ನಿನಗೆ; 
(ನಾದಲೀ. ೧೩-೧೧). [ದೇ॥ ತನಿ. ಮಲ. ಕೂಖು ; ತೆಲು. ಕೋರ] | 
ಕೋಜಕ, ಕೋರ್ಕೆ (ನಾ). ೧. ಹರಿತವಾಗಿರುವಿಕೆ ; ಮೊನಚು; |10 
ತೀಕ್ಷ್ಣತೆ: ಮನಡೊಳಾನಂದಿಸಿದಳು ಕರ್ನಾಟದ ಕೊನಬುತನದ 
ಕೋಣಜಕಿಯನು (ಕುರಾಸಾಂ. ೨. ಆನೆಯ ಹಲ್ಲು 
—ದಂತ: ಆಖುವಾಹನದಿ ಹಾಸ್ಕಂ ಮುಜದ ಕೊ ಜಕಿಯಿಂ 
ಬೀಭತ್ಸರಸಮೆಸೆವ ಗಣಪ ಮಾಡೀ ಕೃತಿಗವಿಘ್ನತೆಯನು (ನಂದಿಮಾ, 
೧-೧೨). &. ಹಂದಿ, ನಾಯಿ, ಹಾವು ಮುಂತಾದ ಮಾಂಸಾಹಾರಿ |15 
ಪ್ರಾಣಿಗಳ ಮತ್ತು ರಾಕ್ಷಸರ (ಕಡೆ ದವಡೆಯ) ಉದ್ದವಾದ 
ಮೊನಚಾದ ಹಲ್ಲು: ಕೋಜಕಿಯ ಮಸೆವುತ ಕೆಸಜು ಕೊಂಡರು ಬಿಡೆ 
(ರಂದ. ೧-೨೩-೧). ೪. (ಗು). ಹರಿತವಾದ; ಮೊನಚಾದ; 
ತೀಕ್ಷ್ಞವಾದ. "ಕೋಟಕಿದಾಡೆ' ಪರಾ. ಕೋರೆ : ೨. ಆಫ್ರಿಕ 
ಖಂಡದೊಳಗಿನ ಅಸೆಗಳ ಕೋರೆಗಳು ಏಶಿಯಖಂಡದೊಳಗಿನ ಆನೆಗಳ |20 
ಕೋರೆಗಳಿಗಿಂತ ಗಡುತರವೂ ಉದ್ದವೂ ಇರುವುವು (ಮುಂಬಯಿ. ೪-೨೧). 


೪೧-೯೮). 


೩. ಅದಕ್ಕೆ ಆದಿವರಾಹನಂತೆ ಕ್ರೂರವಾದ ಕೋರೆಗಳಿದ್ದುವು 
(ಮಣಿಸ. ೯೦). "ಕೋರೆಮಾಸ್ಕೆ' ಪರಾ. [೮ ಕೊಲಿ] | 
ಕೋಣಕೆದಾಡೆ, ಕೋರೆದಾಡೆ (ನಾ). - ಕೋಣ್‌ ೩: ಕೋಟ್‌ 


ದಾಡೆಯ ನಿಯ ದೇಹದ ವೀರದಾನವರಸುವ ನಿಮಿಷಕೆ ತಾಜದರು ಎ 
ಇಳೆಯ ಕದ್ದ 'ಸುರನ ಸೋಟಸಿದಾಡಲ 
ಕೊಂದ (ಪುರಂದ. ೨-೩೬-೧); ಕಾರೊಡಲ ಕೆಮ್ಮಾಸೆಗಳ ಕೋಟ್‌ದಾಡೆ 
ಗಳ... ಘೋರೆ ರಾಕ್ಷಸರವನ ಕೂಡೆ ಬರುತಿರ್ಪುದಂ ದೂೊರದೊಳ್‌ 
ಕಂಡು (ಚಿಬಪು. ೪೨-೪೫) ; ಕುಪಿತವದನದ ಕೊ ಜಿ ದಾಡೆಗಳ 
ಕಾರೊಡಲ ವಿಪರೀತ ವಿಕ್ರಮ ಭಯಂಕರದ ವೀರಭಟರ್‌ (ಜೈಮಿಭಾ. |30 
೨೭-೨೩). ಕೋರೆದಾಡೆ: ಭಾಳನೇತ್ರದ ರಕ್ತಗಂಗಳ ಮೇಳವೆನಿಸುವ 
ಕೋರೆದಾಡೆಯ ... ಮಾಕಾಳಿ (ಶಂಕದಾ. ೧೪-೬೮) ; ಪೌಲೋಮರೂ | 
ನಿವಾತಕವಚರೂ ... ಕ್ರೂರವಾದ ಕೋರೆದಾಡೆಗಳುಳ್ಳ ವರಾಗಿಯೂ 
ಭಯಂಕರರಾಗಿಯೂ , . . ಇರುವರು (ಕೃವಾಉ. ೧೬೭); ಒರ್‌ ಪಂದಿ 
ಹೂಂಕರಿಸಿ ಕೋರೆದಾಡೆಯ ಮಸೆದು ನುಗ್ಗಿ ಬಂದುದು ಕೊಲಲ್‌ 35 


(ಕುವ್ಯಾಸ. ಓರಿಇ. ೧೧-೮೨) ; 


(ಚಂದ್ರಸ. ೨೯); "ಉಗ್ರ? ಪ್ರತಿಮೆಗಳು ತೀಕ್ಷ್ಣವಾದ ಮತ್ತು ಉದ್ದ 

ಆ ಜಾ ಇಡಿ ಎ 
ವಾದ ಉಗುರು. ಮತ್ತು ಕೋರೆದಾಡೆಗಳಿಂದ ಕೂಡಿರುತ್ತವೆ 
(ಭಾರದ. ೫೧೩). [ಕೋತಿ + ದಾಡೆ) 


ಕೋಆಕಿಬಾಯ್‌ (ನಾ). ಕೋರೆಹಲ್ಲಿನಿಂದ ಕೂಡಿದ ಬಾಯಿ; 
ಮೊನಚಾದ ದಾಡೆಯಿಂದ ಕೂಡಿದ ಬಾಯಿ: ಮಣ್ಣು ಕೆದಆ |40 
ಕೋಆಕಬಾಯ ತೆಜದು (ಪುರಂದ. ೧-೧೮೫-೨). [ಕೋಜಕಿ + ಬಾಯ್‌] 

ಕೋಜಕೆವಲ್‌, ಕೋರೆಹಲ್ಲು (ನಾ). ಜ ಕೋಟಸ್ಕಿ : ಕ್ರಿ 
ಕೋಜಕಿವಲ್‌ ? (ಕಾಶಕೃ. ೨೮೦). ಕೋರೆಹಲ್ಲು : ಸಹಸ್ರದಂಷ್ಕೃಃ, 
ಪಾಠೀನಃ - ೨ ಸಾವಿರ ಕೋರೆಹಲ್ಲುಗಳುಳ್ಳ ಮಿತಾನಿನ ಹೆಸರುಗಳು |. 
(ಹದ್ದಾ ಅತಿ. ಹುಲಿಯ . ಕೋರೆಹಲ್ಲುಗಳು ಬಲು |45 
ಭಯಂಕರವಾಗಿ ತೋರುವವು (ಮುಂಬಯಿ.೪-೩೫). [ಕೋಜಕೆ + ಪಲ್‌] | 


“ದ್ರಂಷ್ಠಾ 


೭೩); 


ಕೋಟ್‌ಂ ಚಂದ್ರಕಾಂತದ ಕಲ್ಲಳೊಸರ್ತುವು (ಲೀಲಾವ. ೪-೧೮ ವ). 
(೩4 ಕೋಡ್ಕು] 
ಕೋಟಕ್ಕಿ, ಕೋಳಿ, (ನಾ). ಒಂದು ಬಗೆಯ ಪಕ್ಷಿ; ಹೇಂಟಿ; 
ಕುಕ್ಕುಟಿ : “ಕುಕ್ಕುಟಂ. ತಾಮ್ರಚೂಡಂ ಪದಾಯುಧಂ 
ಕೃಕವಾಕು ಕೊ(ಟ*ಯಕ್ಕೂ ಂ ೫ (ಮಂಗರಾ, ೫೧-೫); ಕಿಡಿಗುಟ್ಟದ 
ತೆಜದಿಂ ಕಡಿಗಡಿಯಾಗಿರೆ ಫೋರುನೆರಡು ಕೋಲಕಿಗಳಂ ಕಂಡು 
(ಶಾಂತಿಪು. ೯-೪೫) ; ಕುಕ್ಕುಕೂ ಎಂದು ಕೋಟ್‌ ಕೂಗಿದುದಾಗಳ್‌ 
ಕೋಟಕಿಗಳೆರಡಂ ಸಡಗರದಿಂ ಕಾದಿಸುತಿರ್ಪೆಡೆಯಂ 
ಕಂಡು (ದಶಕು. ೧೧-೪೮). ಕೋಳಿ: ಕೋಳಿ ಕೂಗುವ ಮುನ್ನ 
ಏಳುವುದು (ಸರ್ವಜ್ಞ. ೨೯೬) ; ಕೋಳಿಗಳನ್ನು ಸಾಕುವುದು - ಇದು 
ಬಹಳ ಲಾಭಕರವಾದ ಮತ್ತು ಕಷ್ಟವಿಲ್ಲದ ಉಪಕಸುಬು (ವ್ಯವಮ. ೬೮) ; 
ಕೋಳಿ ಕದ್ದೋನಿಗೆ ಸಜ; ತಲೆ ಹೊಡೆದೋನಿಗೆ ನಜ (ಗಾದೆ); ಕೋಳಿ 
ಕೇಳಿ ಮೆಣಸು ಅರೆಯುತ್ತಾರೋ (ಗಾದೆ). 
(ಡೇ. ॥ ತನಿ. ಮಲ. ಕೋಟಃ ; ತುಳು. ಕೋರಿ; ಕೊಡೆ. ಕೊಳ್ಳಿ; 
ತೆಲು, ಕೋಡಿ] 
ಕೋಲಾ "ಕೋಡಿ? ನೋ. 
ಕೋಲಿ (ನಾ). ಒಂದು ಜಾತಿಯ ಔಷಧಿ ಗಿಡ: “ವಾನೀರಕಃ - 
ಮೊದೆ, ವಾಯಸೋಲಿ, ಕೋಟಾ? (ಓಷಧಿ. ೧೫೧). (2) 
ಕೋಲಳಕುಟುಂಬ "ಕೋಟಃಕುಟುಮ' ನೋ. 
ಕೋಟಾ ಕುಟುಮ, ಕೋಳಿಕುಟುಮ, ಕೋಟಾಕುಟುಂಬ (ನಾ). 
ಒಂದು ಬಗೆಯ ಗಿಡ; ಅಗ್ನಿಶಿಖೆ: “ಲಾಂಗಲೀ- ತೆಂಗು, 
ನಸುಕುನ್ನಿ, ಕೋಟಕುಟುಮ? (ಓಷಧಿ ೧೪೩). ಕೋಳಿಕುಟುಮ : 
ಕೋಳಿಕುಟುಮನ ಗೆಡ್ಡೆ, ಚಿಲಕೀರೆಬೇರು- ಇನಿಷ್ಟನು ನೀರಿನಿಂದ, ಅರೆದು 
(ವೈದ್ಯಸಾ. 11, ೧೫೩ ಟಕ). ಕೋಲಕುಟುಂಬ: “ಕೋಟ 
ಕುಟುಂಬಮೆಂದೆನಲ್ಯಸುರೆ ಪಾಲ್ಗಂಚಿ[ಪಾಠಾಂ. ಕೊಳ್ಳಿಕುಯಿಂಬ ಮಿಂದ 
ನಕ್ಕು ಸುರಪಾಲಂಜಿ]ಯಕ್ಕು೦೫ (ಮಂಗರಾ. ೪೦-೩೦). 
[ಕೋಟಾ + ಕುಟುಮ ?] 
ಕೋಲವಾದ (ನಾ). ಹುಂಜಗಳ ಜಗಳ; ಕೋಳಿಕಾಳೆಗ: ಈಗಳು 
ಕೋಟ್‌ವಾದಮಂ ನೋಡಿದ್ರೆ ನೆಂದು ಚಾರಣಯಸಿಯರ್ಪೇಟಕ 
(ಚಾವುಂಪು. ೨೨೪). [ಕೋಟು + ವಾದ] 
ಕೋಟ್‌ವಾಲ (ನಾ). ಒಂದು ಔಷಧಿಗಿಡದ ಹೆಸರು: “ಷಟ್ಟದೀ- 
'ಕೋಟ್‌ವಾಲ * (ಓಷಧಿ. ೧೭೩). [ಕೋಟ್ಟು * ಬಾಲ್ಯ] 
ಕೋಲುರ್‌ "ಕೋಟೂರು' ನೋ. 
ಕೋಲೂರು, ಕೋಳೂರು, ಕೋಟುರ್‌ (ನಾ). ಒಂದು ಊರಿನ 
ಹೆಸರು: ಬೀರನೊಟನ್ಬುರಾಜ್ಯಂಗೆಯುತ್ತಿರೆ ಕೋಟೂರ ತುಣುಗೋಳೊಳ" 
ಕೋಳೂರು : ಕನ್ನೂರು ನಾಡ 
ರಾಜಧಾನಿ ಕೋಳೂರ ನೆಲೆನೀಡಿನೊಳ್‌ (ಹೈಆಸಿ, ೧೫-೧೮೨ ; 1058) ; 
ಸುರಕುಜದಂತಿರಲೊಪ್ಪುತ್ತಿರುಹುದು ತಾಂ ಬಲ್ಲಕುಂದೆನಾಡದಜಕೊಳು 
ವಿಸ್ತರದಿಂ ಪಣ್ತೊಳುಗೊಂಬೆನೆ ವರಸಸ್ಯ ಸಮೃದ್ಧ ಫಳದಿ ಕೋಳೂರೆ 
ಸೆಗುಂ (ಸೌ. 122-1, ೨೪೯-೨೨; 1147). 


(ಕಾವ್ಯಾವ. ೧೧) ; 


ಸತ್ತೆ (ಎಕ. ೫11, ಶಿರಾ ೫೯-೨, 920). 


ಕೋಟ್ಕಂಪು 


ಕೋಳೂರ ಕೊಡಗೊಸು ಇ ಕೋಳೂರಿನ ಕನ್ಯೆ Pp ಕೋಳೂರಿನ 
ದೇವಾಲಯದ ಕಲ್ಲಿನಾಥನಲ್ಲಿ ಐಕ್ಕಳಾದ ಪರಮ ಶಿವಭಕ್ತೆ : 
ಕಲ್ಲಿನಾಥಂ ತನ್ನುದರದೊಳಗಿರಿಸಿದಂ ಕೋಳೂರ ಕೊಡಗೂಸ (ಬಸಪು. 


೧೪ ಸೂಚನೆ), ಕೋಟಯಿರ್‌: ತೊಣ್ಣೂರು ಮಲ್ಜರ್ಪ್ರನ್ನೆರಡು 


ಅಮ್ಮನಳ್ಳಿ ಪನ್ನೆರಡು ಕೋಟುರ್ಪ್ಪನೆರಡು ಗಜ್ಗವೂರ ಮೂನತ್ತುಮನಾಳೆ | 8 


(ಎಕ. 21, ಚಳ್ಳಕೆ. ೩೪-೧೭ ; 815). 
[ಕೋಟ್‌ ? 4+ ಊರ್ಕು (ಆ ಊರ್‌)] 

ಕೋಲ್ಕಂಪು (ನಾ). ಶೈತ್ಯುದಿಂದ ಕೂಡಿದ ಪರಿಮಳ; ತಂಪು 
ಮತ್ತು ಸುವಾಸನೆ: ಕಿಂಜಲ್ಕದ ಕದಡುತ್ತಲಪುಂಜದ ಕೋಟ್ಯಂಪಿ 
ನೊಳ್ಗೆ ಸಜಾ ನವನಿಕಸ [ಪಾಠಾಂ. ಕೋಟ್ಕಂಪಿನೇಟಕ್ಸಿ ಪರ್ವವವಿಲಸ) 
ತೈಂಜ ಮಧುವಿಂದ ಮೊಗೆದೊಗೆದೇಂ ಜಲರುಹವನಮದಾಗಿಯುಂ 
ಸೊಗಯಿಸಿತೋ (ಲೀಲಾವ. ೬-೯೧). 

(ಕೋಟ್‌ + ಕಂಪು) 

ಕೋಟ್ಯ್ಕುಟ್ಟು,, ಕೋಡುಕುಟ್ಟು,, ಕೋಡುಗುಟ್ಟು (ಕ್ರಿ). ಕೊಂಬಿ 
ನಿಂದ ತಿವಿ; ಕೋಡಿನಿಂದ ತಾಬಿಸು, ಕೋರೆಯಿಂದ ತಿವಿ: 
ಕಾಲಿ ಚ್ಚು ತಗುಳಿ ತಮ್ಮೊಳ್‌ ಕೋಟಬ್ಯಾಟ್ಟಿ ನನದ್ವಿ ಪೇಂದ್ರವಂತಿಭಯದಿಂ 

ಕೋಟ್ಕುಟ್ಟಿ ಪೆರ್ನೊರೆ ಸೂಸುತ್ತಿರೆ ಭೀಕರಂ 
ಸೊಗಯಿಸಿತ್ತುತ್ಕೇಕರಂ ಸೂಕರಂ (ಚಂದ್ರಪು. ೫-೬೦), ಕೋಪಾ 
ಕುಳದಿಂ ಕೋಟ್ಯುಟ್ಟಿ ಕೆಂಡಂಗೆದಆಕತತುಳರೋಮಪ್ರರೋಹಂ ವರಾಹಂ 
(ಕುಸುಮಾ. ೧೪-೩೮) ; “ಕೋಡುಕುಟ್ಟು- ಕೋಟು ಟ್ಟು, ಕಾಡುಕಿಚ್ಚು- 
ಕಾಲಿ ಚ್ಚು? (ಶಮದ. ೧೯ ಪ್ರಯೋ). ಕೋಡುಕುಟ್ಟು, : “ಕೋಡು 
ಕುಟ್ಟು - ಕೋಟ್ಕುಟ್ಟು* (ಕಮದ. ೧೯ ಪ್ರಯೋ). ಕೋಡುಗುಟ್ಟು : 
ಮುಳುಗುಗೆ ಕೋಡುಗುಟ್ಟುತೆ ಜಲಾಶಯ ಮಧ್ಯದೆ ಕಾಡಕೋಣಗಳ್‌ 
(ಶಾಕುಂತ. ೨೩-೪೧), [ಕೋರ್‌ * ಕುಟ್ಟು] 

ಕೋಟ್ಕುಟ್ಟು ಕೋಡುಕುಟ್ಟು (ನಾ). ಹೆದರಿಕೆಯಿಂದುಂಟಾದ 
ಎಡೆಯ ಬಡಿತ; ಅತಿಭಯ : * ಕೋಡುಕುಟ್ಟಿನೆ ಭಯಮದರ್ಶೆ 
ಕೋಟ್ಕುಟ್ಟಿಸಿಕ್ಕುಂ ೫ (ಸಂಜೀವ. ೨೧). ಕೋಡುಕುಟ್ಟ್ಟು: ಮೇಲಿನ 
ಪ್ರಯೋಗವನ್ನು ನೋಡಿ. [ಕೋರ್ಟ್‌ + ಕುಟ್ಟು] 

ಕೋಟಸ್ಕಿಸೇಲ್‌, "ಕೋಟಲಸ್ಸಿ ಸಲ್‌? ನೋ. 

ಕೋಲಕ್ಟಿಸೇಲ್‌ "ಕೊಟಸ್ಲಿಸಜಾ' ನೋ. 

ಕೋಟ್‌ ಸಲ್‌, ಕೊಲ್ಲಿ ಸಟ, ಕೋಟಕ್ಕಿಸಲ(ನಾ). ತಂಪಾದ 
ಕೆಸರು; ತಣ್ಣನೆಯ ಲೇಪನ: ಕತ್ತುರಿಯ ಕೋಟಕ್ಕಿಸಜಕೊಳ್‌ 
(ಪಂಪಭಾ. ೧೪-೨೦). ಕೊಬಕ್ಕೆ ಸಖ: ತನ್ನ ಮೂವರುಂ ಪೆರ್ಗಡೆಗಳ 
ನಡಸಿ ಕಟ್ಟ ಕೊಲಕ್ಸಿಸಜ ಬಾವಿಯೊಳಲಕ್ಲಿ (ಚಾವುಂಪು. ೨೩-೧೭) ; 


(ಕಾವ್ಯಾವ. ೨೯೮) ; 


ಕೌಂಕಲು (ನಾ). ಅಳಿವು; ನಾಶ; ಹಾನಿ: “ಕೌಂಕಲೆನ್ನಲ್‌ ಕ್ಷಯಂ” 
(ಕಶರ. ೩೦). (ಕ್‌? * -ಕಲ್ಯು (ಆ -ಕಲ್ಶ್ಮ್‌)) 

ಕೌಂಕುಳ್‌ "ಕವುಂಕುಟ್‌' ನೋ. 

ಕೌಂಕುಲ್‌ "ಕವುಂಕುರ್ಟು' ನೋ. 


ಫೌ 


0 


5 


೨೨೬೪ 


ಕೌೌಂಗುಮರೆ 


ಗ್ರೀಷ್ಮದೊಳ್ಳೊಟಕ್ಸೆಸಜನಣಸುತುಂ ಪೋಗುತಿರ್ದತ್ತು . . . ವರಾಹಂ 
(ಅರ್ಧನೇ. ೩-೬೪); ಇನಿತಅಿನಾದ ಕೊಲ ಸಜೀನಾಜಿಸಿ ಪಾಂಥರ 
ಕಂತುತಾಪಮಂ (ಪುಷ್ಪಪು. ೨-೪೦). ಕೊಟಸ್ತಿಸಆಸ್‌,: 
ತನಿನಣ್ಣರಸಂಗಳೆ ಸೋನೆ ಸಾಜ ಕೋಟಸ್ತಿಸಆಳನೀರ ಬೆಂಚೆ (ಮಲ್ಲಿವು. 
೨-೩೫); ಮೇಲೆಮೇಲೆ ತಂದೊಟ್ಟದ ಸಿರಿಕಂಡದ ಕೋಟಕ್ಕೆ ಸಜಕಿಂ 
ಪುದಿದು (ಕಬ್ಬಿಕಾ. ೩೧೫). [ಕೋಟ್‌ * ಕೆಸಜ್‌'] 

ಕೋಲ್‌ ಸಲ್‌ "ಕೊಟಿಕ್ಲಿಸಟ್ಸ್‌? ನೋ. 

ಕೋಲಿಗ, ಕೊಳುಮಿಗೃ ಕೊಳ್ಳಿಗ್ರ ಕೋಳ್ನಿಗ (ನಾ). ಇತರ 
ಪ್ರಾಣಿಗಳನ್ನು ಹಿಂಸಿಸುವ ಅಥವಾ ಅವುಗಳ ಮಾಂಸವನ್ನು 
ತಿಂದು ಬದುಕುವ ಮಾಂಸಾಹಾರಿ ಮೃಗೆ; ಕ್ರೂರಮೃಗ: 
“ ಚಮೂರುವೃಕಸೂಕರಾದಿ ಕೋಟಕ್ಕಿಗಮಕ್ಕುಂ* (ವಸ್ತುಕೋ. ೪೧-೭); 
“ ವಿಷಮಸಿಂಹಂ ವ್ಯಾಘ್ರಸೂಕರಾದಿ ಮೃಗಮೆಯ್ದೆ ಕೋಟಸ್ಕಿಗಮೆಸಿಳ್ಕು ೦” 
(ಮಂಗರಾ.೪೯-೧೪); ಅಲ್ಲಿ ಕೋಟಕ್ಕಿಗದ ವನೇಚರಾಧಿಪರ ದಾಯಿಗೆ 
ರತ್ತಣಿನಪ್ಪಪಾಯ ಕೋಟಗೆ ಪವಣಿಲ್ಲ (ಪಂಪಭಾ. ೭-೨೧); 
ಸಿಂಹ ವ್ಯಾಘ್ರಾದಿಗಳಪ್ಪ ಕೋಟಕ್ಮಿಗಂಗಳೆಂಬಿವು (ಚಾವುಂಪು. ೧೩-೨೨); 
ಆಅದಟಿಂ ಕೋಚಕ್ಮಿ ಗಮೊಂದನಿಕ್ಶಿದ ಪೊಡರ್ಪಿಂ ( ವರ್ಧಪು. ೪-೬೧), 
ಹೊಳುಮಿಗ: ಬಳಸಿದ ಜೈನಜನಗಳ ಪಾಪದ ಕೊಳುಮಿಗನಿಂದೊಡ 
ಲೆಂದು ಮೊಳಗಿದನನಲ್ವಾಂನೆರಡುವರೆ ಕೋಟ ದುಂದುಭಿಮೊಳಗು 
(ವರ್ಧಚ. ಕೊಳ್ಳಿಗ: ಕರಿಗೆ ಕರಾಗ್ರಮಂ ನೆಗಪಿ 
ಕೊ[ಪಾಕಾಂ. ಕೋ)ಳ್ಮಿಗ ಕಿರ್ವೆರಲೆತ್ತಿ... ತೋಟ ದರೊಯ್ಯನೆ 
ಸನ್ನೆ ವೇಂಟಿಯೊಳ್‌ (ಶಬಶಂ-೩-೪೭). ಜೋಳ್ತಗೆ: ಅರಯಲ್ಯಾಟಿಸಿದರ್‌ 
ನಿಜ ಶರಬಲಮಂ ಸಲಗ ಕೋಳ್ಕಿಗಂಗಳ ಪಿಂಡೊಳ್‌' (ಸೌನಂದ. ೧-೩೬); 
ಖೆಸಿಸಂಗ ಮಂಗಲದಿ ತಿಂಗಳೊಂದಂ ಸಿಂದು, ಕೋಳ್ಕಿಗಗಳಟ್ಟುಳಿಯ 
ಕೊಂದು (ಶ್ರೀರಾಮಾ. ೧೮೮-೨೨೩). [ಆ ಕೂಟ್ಮಾಗ] 

ಕೋಲ್ಕಿದುಳ್‌ "ಕೊಟಸ್ಮಿದಳ್‌? ನೋ. 

ಕೋಯ್ಕೊಗಗೊಳ್‌ (ಕ್ರಿ). ೧. ಕೋಡು ಮೂಡಿದಂತಾಗು. 
೨. (ಆಲಂ) ಸಂತೋಷಾತಿಶಯದಿಂದ ಕೂಡಿದ ಮುಖವುಳ್ಳು 
ದಾಗು : ಬೀರಡೇಕ್ಲಿಯೊಳ್‌ ನೆಗಟಕಿ ಮಗಂ ಮಗನೆನೆ ಪುಟ್ಟರೊಡಂ 

ಕೇ]ಲಕ್ಮೊಗಗೊಂಡುದು ಭುವನ ಭವನಮರಿಕೇಸರಿ 
ಯೊಳ್‌ (ಸಂಪಭಾ. ೧-೪೨). [ಕೋಬಲಕ್ಕೊಗ? * ಕೊಳ್‌] 

ಕೋಲಕ್ಕೊನೆ (ನಾ). ೧. ಕೊಂಬಿನ ತುದಿ. ೨.:ಶಿಖರದ ಅಗ್ರಭಾಗ. 
೧, ೨: ಕೋಡುಮೊನೆ - ಕೋಟಕ್ಕೊನೆ (ಶಬ್ದಾನು. ೪೨ ಪ್ರಯೋ); 
ಕಾಲಿ ಚ್ಚು, ಮಾಟ್ಯಟ್ಟಿ, ಕೋಲಕ್ಕೊನೆ (ಶಬ್ದಾನು. ೧೪೦ ವ್ಯಾಖ್ಯಾ). 

(ಕೋರ್ಟು, ೬ ಮೊನೆ] 


೧೨-೮೮). 


ಕೋ[[ಪಾಠಾಂ. 


ಖ್ಯಾ 


ಕೌಂಗು "ಕವುಂಗು' ನೋ. 
ಕೌಂಗುಮರ (ನಾ). 'ಅಡಿಕೆಮರ: ಕೆಲವು ಕೌಂಗುಮರದಷ್ಟು ಉದ್ದ 
ವಾದರೆ ಇನ್ನು ಹಲವು ತುಂಬೆಗಿಡದಷ್ಟು ಕಿರಿಯವು : ಧೂಮಮ. ೧೦). 
(ಕೌಂಗು (ಲೆ ಕವುಂಗು) + ಮರ್ಮ) 


ಸಂಚು ೨೨೬೫ ಕ್‌ಟಿಲು 


ಕೌಂಚು "ಕವಿಚ್ಛು' ನೋ. ೩. (ಆಲಂ) ಜಂಭದಿಂದ ವರ್ಶಿಸುವವನು; ಡಾಂಭಿಕ; 
ಕೌಂಟಿರ್‌ (ನಾ). (ಅಂಗಡಿ, ಹೋಟಲು, ನಾಟಕಶಾಲೆ ಮೊದಲಾ ಡಂಭಾಚಾರದನನು. ೪. “ಡಾಂಭಿಕನು ದೂರದವರೆಗೆ ನೋಟವಿಲ್ಲ 
ದೆಡೆಗಳಲ್ಲಿ ಗಿರಾಕಿಗಳಿಂದ) ದುಡ್ಡನ್ನು ಎಣಿಸಿ ಪಡೆದುಕೊಳ್ಳುವ ದವನು? (ಅಮರ. ಟೀಕೆ). [ಸಂ.3 


ಜಾಗ; ಹಣ ಪಡೆದುಕೊಳ್ಳುವ ಮೇಜು: ಹೋಟಿಲ್ಲಿಗೆ| ಕೌಸ್ಷೇಯ (ಗು). ೧. ಹೊಟ್ಟಿಗೆ ಸಂಬಂಧಿಸಿದ; ಉದರದ. 
ತಿರುಗಿದಾಗ ಕೆಳಗೆ ಕೌಂಟರಿನ ಬಳಿಯಲ್ಲಿ ನಡೆದ ಘಟನೆಯೊಂದು ನೆನಪಿಗೆ, 5| (ನಾ). ೨. ಒರೆಯ ಒಳಗೆ ಇರುವ ಕತ್ತಿ, ಖಡ್ಗ : ಇಂದ್ರಾಯುಧ 


ಬರಹತ್ತಿತು (ಹೊಸಕ್ಷಿ. ೧೬೬); ಕೌಂಟರ್‌ ಬಳಿ ಹೋಗುವ ಹೊತ್ತಿಗೆ ವನುಗ್ರಾಕ್ಷಕರಕೌಕ್ಷೇಯವರನಂ ತನ್ನಿ ಅತಿಥೌರೇಯನಂ ತನ್ನಿ 

ಓಕೇಟುಗಳೆಲ್ಲ ಮಾರಾಟವಾಗಿವೆಯೆಂದು ಬಾಗಿಲು ಹಾಕಿಬಿಡುತ್ತಾರೆ (ಬಸಪು. ೫೯-೩೯). (ಸಂ. 

(ನಾಡಿಗೇ. ೩೨ (+ ಇಂ. counter] ಕೌಕ್ಷೇಯಕ (ನಾ). ಕತ್ತಿ; ಖಡ್ಗ: “ನಿಸ್ತಿಂಶಃ, ಕರವಾಳಃ, ಖಡ್ಗಃ, 
ಕೌಂಡಿಕ (ನಾ). (?) : ಅಂತಪ್ಪ ದೇಹಮಧ್ಯದಲ್ಲಿ ದ್ವೈತಿ, ಆದ್ವೈತಿ, ಕೌಕ್ಷೇಯಕಃ . .. ಮುಂಡಲಾಗ್ರಂ - ಈ ೧೦ ಆಡಾಯುಧಂ” 


ಲಕ್ಷ, ಅಂತರ್ಲಕ್ಷ, ಭಕ್ತಿ, ಕೌಂಡಿಕಗಳೆಂಬುದೀಗ ತಾಪತ್ರಯಾಗ್ನಿಯ 10 (ಹಲಾಯು. ೭೮-೩೧೪) ; ತದೀಯ ಕೌಕ್ಷೇಯಕ ಧಾರಾವಿದಾರಿತೆ 
ನೊಳಕೆೊಂಡಿಪ್ಪ ಸಂಸಾರ ವಿಷಯರಸ (ಕಲ್ಯಾ ಶಾ0. ೧೮-೧೧೦), [?) ಶರೀರನುಮಾಗಿ ಬಿಟ್ಡ್‌ರ್ದ ಶರಾಚಾರ್ಯರಂ ಕಂಡು (ಪಂಪಭಾ. 
ಕೌಂಡಿನ್ಯ (ನಾ). ಒಬ್ಬ ಖಹಿಯ ಹೆಸರು: ಉಂಡಿಸ್ಯನೆಂಬೊರ್ವ | ೧೩-೫೬ ವ); ಅಕಟ ಗುರುಹತ್ಕಾಮಹಾಪಾತಕಿಯೆ . , * ನಾರಕದೊಳರ 
ಮುನಿಪಂ ತನ್ನ ಮನೆಗೆ ಬರಲು (ಜೈಮಿಭಾ. ೧೦-೨೫).  [ಸಂ.] ಮನೆ ನಿನಗೆ ಕೌಳ್ಲೇಯಕದ ಹತಿ ಗಡ ತನಗೆ (ಕುವ್ಯಾಗ ೯-೩೧). [ಸಂ.) 
ಕೌಂಡಿನ್ಯಗೋತ್ರ (ನಾ). ಕೌಂಡಿನ್ಯನೆಂಬ ಜುಹಿಯ ಗೋತ್ರ, |ಕೌಗುಡಿದ (ನಾ). (?): ಚೆಳ್ಪಣಿಗೆಯಳೊನ್ನು ಮಟವಿಜಕ್ಕೆ [ಳೌ] 
ವಂಶ: ಕಾಂಡಿನ್ಶಗೋತ್ರಕ್ಕೆ ಸೇರಿದವರು ಇವರು (ಸಂಗೀತ. ೨).|15| ಗುಡಿದೆ ಎವ(೧)ಜ್ನಲ್ಲಳೊನ್ನು ದೇಗುಲಕೆ ಒನ್ನು ಗೆದ್ಯಾಣವದಿತ್ಯಜನ್ಸಿ 
(ಕೌಂಡಿನ್ಮ + ಗೋತ್ರ] ಕೊಟ್ಟ ಮತ್ತೊನ್ನು ಈಸ್ವರಲಯಕ್ಕೆ ಕೊಟ್ಟಿ ಧರಣ (ಸೌಇಇ. ೫-1, 
ಕೌಂಡೆ "ಕವುಂಡೆ' ನೋ. ೩೫-೮; 933). [21 
ಕೌಂತಲ (ಗು). ೧. ಕುಂತಲಡೇಶಕ್ಕೆ ಸಂಬಂಧಿಸಿದ. (ನಾ).| |ಕೌಚಿಕ್ಕು (ಕ್ರಿ). ೧. ಬೋರಲು ಬೀಳುವಂತೆ ಹೊಡೆ ; ಮುಖ, ಎದೆ 
೨. ಕುಂತಲದೇಶದಲ್ಲಿ ಪ್ರಚಲಿತವಾದ ಭಾಷೆ: ಪ್ರಾಕೃತ ಚಂದ್ರಿಕಾ ಕೆಳಗಾಗುವಂತೆ ಬೀಳಿಸು : ತೆಕ್ಕೆಯಲಿ ಕೃತಕಾದ್ರಿಗಳ ಕೌಚಿಕ್ಕಿ ದನು 
ಕಾರನು "ಕರ್ಣಾಟ, "ಹೈವ', "ಕೌಂತಲ' ಭಾಷೆಗಳು ಬೇರೆ: ಬೇರೆ |20| (ತೊರರಾ. ೫-೪-೧೫). ೨, ಜೋರಲು ಹ 


ಎನ್ನುತ್ತಾನೆ (ಕರ್ಣಾಟ. ೧೧೭). (ಸಂ.] ಕಚಿಕ್ಕಿಕೆಡೆಎ ಬೋರಲಾಗಿ ಬೀಳು: ತೊಡೆಮುಜಕಿದು ಕಡು 
ಕೌಂತಿ(ನಾ). ಒಂದು ಬಗೆಯ ಸುಗಂಧದ್ರವ್ಯ ; ರೇಣುಕೆ: “ದ್ವಿಜಾ, ಗೆಲಿಯೂ ಕೌರವನಂದು ಕೌಚಿಕ್ಕಿಕೆಡೆದನು ಧುರಧರಣೆಯೊಳು (ನೇಮಿಸಂ. 
ಹಕೇಣುಃ, ರೇಣುಕೆ, ಕಾಂತೀ, ಕೆಓಲಾ, ಭಸ್ಮಗಂಧಿನೀ - ೬ ರೇಣುಕಾ ೩೦-೧೨೧). [ಕೌಚು (ಆ ಕವಿಡು) + ಇಕ್ಕು) 
ಎಂಬುವ ಗಂಧದ್ರವ್ಮದ ಹೆಸರು ; ತಕ್ಕ್ರೋಲಗಿಡ” (ಸಿದ್ಧಾಂತಿ. ೧೨೨). ಕೌಚಿನಕ (ನಾ). ಒಂದು ಬಗೆಯ ಆಯುಧ (?) : ಖಡುಗ ತೋಮರ 
(ಸೆಂ. ಕೌಂತೀ) 25 ಯಿಟ್ಟದಿಟ್ಟೀರು ಕೊಂತ ಕಕ್ಕಡೆ ಸಬಳ ಸೆಲ್ಲೆಹಂ ಕೌಚಿನಕ (ಪಾಳಾಂ. 
ಕೌಂತಿಕ (ನಾ). ಕುಂತವನ್ನು ಆಯುಧವನ್ನಾಗಿ ಉಳ್ಳವನು;| | ಕಾಚಿನಖ]ಸುರಗಿ ದಡಿ (ಸೋಮಚ. ೫-೨೭). 
ಈಟಯನ್ನು ಹಿಡಿದಿರುವ ಯೋಧ. [ಸಂ.) | | (ಆ ಸೆ. ಕೌಕ್ಷೇಯಕ] 
ಕೌಂತೇಯ (ನಾ). ಕುಂತಿಯ ಮಗ ; ಪಾಂಡವ: ಕೌಂತೇಯರಂ | | ಕೌಚಿಮ (ನಾ). ತೊಗಲನ್ನು ಉಜ್ಜಿ ಕೆರೆಯುವ ಅರ: *ಅರಾ 
ಮಚ್ಚರದಿಂ ಕಾಂತಾರದೊಳ್ಳಿಜ್ಜ ನೆ ತಿರಿಪಿದ ಸೊರ್ಕೀಗಳೇನಾದುವು | ಚರ್ಮಪ್ರಭೀದಿಕಾ . . . ಕೌಚಿಮ ಹೆಸರು, ತೊಗಲನ್ನು ಉಜ್ಜಿ 
(ಗದಾಯು. ೭-೧೪) ; ಕೌಂತೇಯನಂ ತಣಜುಬಲಡಹಾಯ್ಡು ನೃಷಳೇಕು ಕೆರೆಯುವ ಅರ? (ಸಿದ್ಧಾಂತಿ. ೨೭೦). (1) 
ಬರಲು (ಡೈ ಮಿಭಾ. 6-೩೬) ; ಕೌಂತೇಯಂ ಚಿಂತಾಪಂಕಮಂ ವಿವೇಕ ಕೌಚ್ಛು "ಕವಿಚ್ಕು ನೋ. 
ಜಳದಿಂ ತೊಳೆದು ವಿಮಳಮನಸ್ಮನಾಗಿ (ಕಬಶಂ. ೯೯೯೦). [ಸಂ.] | |*ೌಚ್ಯು "ಕವಿಚ್ಕು' ನೋ. 


ಕೌಂದ(ಗು). ಕುಂದಪುಷ್ಪಕ್ಕೆ ಸಂಬಂಧಿಸಿದ; ಮೊಲ್ಲೆ ಹೂವಿನ.[ಸಂ.]] | ಕೌಜಲು "ಕವಿಂಜ' ನೋ. 
ಕೌಂದಿ "ಕವುಂದಿ' ನೋ. | (ಕೌಜು "ಕವಿಂಜ' ನೋ. 
ಕೌಂಸಲ (ನಾ). ಸಲಹೆ; ಮಂತ್ರಾಲೋಚನೆ. "ಕೌಂಸಲದಾರ' |5| ಕೌಟ (ಗು). ೧. ಮನೆಗೆ ಸಂಬಂಧಿಸಿದ ; ಗುಡಿಸಲಿಗೆ ಸೇರಿದ. 


ಪರಾ. [4-ಇಂ. Counse!] ೨. ಸ್ವಂತ ಮನೆಯಲ್ಲಿ ವಾಸಮಾಡುವ ; ಸ್ವತಂತ್ರನಾದ. [ಸಂ.] 
ಕೌಂಸಲದಾರ (ನಾ). ಸಲಹೆ ಕೊಡುವವನು; ಮಂತ್ರಾಲೋಚನಾ | | ಕೌಟಿತಂತ್ರ (ನಾ). [ಯೋಗ]ಬಿಂಬಾಗಮದ ಭೇದಗಳಲ್ಲೊಂದು 

ಸಭೆಯ ಸದಸ್ಯ; ಮೈಯೊರು ಕೌಂಸಲದಾರರು (ರಾಜೇಂದ್ರ. ೧೩೨). (?) : ಚತುರ್ಮುಖತಂತ್ರ, ಮಲಯತಂತ್ರ . . . ಕೌಟತಂತ್ರ .. 
[ಕೌಂಸಲ * -ದಾರ್ಕ) ಸರ್ವಶೇಖರ ಮಹಾವಿದ್ಯೆ, ಮಹಾಸಾರಮೆಂದು ಬಿಂಬಾಗಮದ 


ಕೌಂಸು ಭೆ (ನಾ). ಆ ಕೌಸು ಓಭಮಣಿಯನ್ನು ಧರಿಸಿದವನು : 
ಆಕ್ಷಯಾಶ್ರಿ ತ ಸುಜನಜನ ಸಂರಕ್ಷಣ ಶ್ರೀವತ್ಸ ಕೌಂ (ಪಾಠಾಂ. ಕೌ]ಸ್ತುಭ 


40 | ಹದಿನೈದು ಭೇದಂಗಳು (ie ೬೧). [ಕಾಟ ? + ತಂತ್ರ] 
| ಕೌಟತಕ್ಷ (ನಾ). ಊರಿನವರಿಗೆ ಅಧೀನನಲ್ಲದೆ ಸ್ವತಂತ್ರವಾಗಿ 


ಮೋಕ್ಷದಾಯಕ ,.. ರಕ್ಷಿಸು ನಮ್ಮ (ಹಂಸಾ. ಆ). [ಆ ಸಂ, ಕೌಸ್ತುಭ] | |: ಮರಗೆಲಸ ಮಾಡುವ ಬಡಗಿ: *ಕ್ಪೌ ನ ಟಿತಕ್ಷೂ, ಅನಧೀನಕಃ - ಒಬ್ಬನ 
ಕಕ ಟಕ (ನಾ). ೧.ಕೋಳಿಗಳನ್ನು ಸಾಕಿ, ಮಾರಿಜೀವಿಸುವವನು; |. |. ಅಧೀನನಾಗದೆ ಕೂಲಿ ಕೆಲಸ ಮಾಡುವ ಬಡಗಿಯವನ ಪಿಸರು3 
ಕುಳ್ಳುಟ ವ್ಯಾಪಾರಿ. ೨. ಪ್ರಾಣಿಗಳು ಕಾಲಿನ ತುಳಿತಕ್ಕೆ | (ಸಿದ್ಧಾಂತಿ. ೨೬೬). [ಸಂ.] 


ಸಿಲುಕಿ, ಹಿಂಸೆಹೊಂದುವವೆಂಬ. ಭಯದಿಂದ ನೆಲದ ಮೇಲೆ: 5; ಕಾಟಿಲು (ನಾ). ಕಿತಾಪತಿ; ಕೊಂಕು (?) : ಕೈಲಿ ಹರಿಯದಿದ್ದರೂ 
ದೃಷ್ಟಿಯನ್ನು ನೆಟ್ಟು ನಡೆಯುವ ಭಿಕ್ಷು, ಸಂನ್ಯಾಸಿ. | ಕೌಟಲು ಘನ (ಗಾದೆ). [< ಸಂ. ಕಾಟಲ್ಕ) 


ಕೌಟನಿ 
ಕೌಟಿವಿ (ನಾ). ನಗ್ನಳಾದ ಹೆಂಗಸು; ಬತ್ತಲೆ ಹೆಣ್ಣು : ಸ್ಫಂದಂಗೆ 
ಚಕ್ರಂಗೊಳೆ ಹರಿ ಗಿರಿಜಾಕಾಂತೆ ನಗ್ಗತ್ವದಿಂ ಕೌಟಿವಿ ಬಂದಡ್ಡಂ 
ನಿಲಲ್‌ ಚಿಃ ಸುಡುಸುಡು ತೊಲಗೆಂದಾ ಮುರಧ್ವಂಹಿ ಪೇಸುತ್ತವೆ 
ತಿರ್ಯಗ್ವೆ ಕ್ರನಾಗಿರ್ಷಿನಂ (ಜಗವಿ. ೧೮-೪೨). 
ಕೌಟವಿಯಾಗು -೧.ನಗ್ನಳಾಗು; ಬತ್ತಲೆಯಾಗು. ೨. (ಆಲಂ) 
ಬರಿದಾಗು ; ಶೂನ್ಯವಾಗು : ಆ ಕೀಶಸಂಶೋಧನಾ ಕೋನಿದರ್‌ 
ತಡವಿದರಹಸ್ಪಶಿಯ ಕದಿರಾಳ್ಗಳಂ ಕೂಡಿ ಪಗಲನೆತ್ತೆತ್ತಲುಂ, ಕೌಟನಿ 
ಯಾಗೆ ಕಣ್ಣಟನಿ (ಶ್ರೀರಾಮಾ. ೩೬೬-೧೧೨). [ಆ ಸಂ. ಕೋಟವೀ) 
ಕೌಟನ್ಯ (ನಾ). ೧. ಬರಿದಾಗಿರುವಿಕೆ; ಶೂನ್ಯತ್ವ. ೨. (ಆಲಂ) 
ಉಪಯೋಗವಿಲ್ಲದಿರುವಿಕೆ (?) : ಭಾವ್ಯಮೇ ತಾಂ ತಾಯಿತಂದೆಯ 
ನಶದ ಪೆಣ್ಣೆ ಸೇಹ್ಮಮಲ್ಲಂಜುವೆನೆನಲ್‌ ಮುನಿಗೆ ತನಗೆ ಕೌಟಿವ್ಯದ 
ಕೊರತೆ ಬಪ್ಪಜಿನ್ನ ನುಡಿಯ ಂ ಮಾರಲುಗ್ರಕಿರಣದಲುರುಹುವೆ 
(ಲಕ್ಷ್ಮಭಾ. ೨೪-೪೪). [< ಕಾಟವಿ?) 
ಹೌಟಕ (ನಾ). ೧. ಪ್ರಾಣಿಗಳನ್ನು ಉರುಳುಹಾಕಿ ಅಥವಾ ಬೋನು 
ಗೆಳನ್ನಿಟ್ಟು ಹಿಡಿಯುವವನು. ೨. ಪ್ರಾಣಿಗಳನ್ನು ಕೊಂದು, 
ಅವುಗಳ ಮಾಂಸವನ್ನು ಮಾರಿ ಜೀವಿಸುವವನು ; ಕಸಾಯಿಗಾರ. 
೩. ಮೋಸಗಾರ; ಅಪ್ರಾಮಾಣಿಕ; ವಂಚಕ. [ಸಂ.] 
ಕೌಟಲ್ಯ (ನಾ). ೧. ಡೊಂಕಾಗಿರುವಿಕೆ; ವಕ್ರತೆ; ಕೊಂಕು. 
೨. ಕೊಂಕುಸ್ವಭಾವ ; ಕಪಟಿ; ಮೋಸ. ೧, ೨: ಚಂದ್ರನೊಡನೆ 
ಪುಟ್ಟಿ ಮುದಜಕಿಂ ಕಾಟಲ್ಯ ಮುಂ (ಗದಾಯು, ೯-೭ವ). ಪಿ. ಅಬ್ಬೆ 
ಕಾಟಲ್ಯದಿಂ ರಾಜ್ಯಮನೀ ರೇಟಬ್ಲಮಂ ಬೇಡಿದಳ್‌(ಪಂರಾಮಾ.೬-೧೪೩); 
ಅನನನ್ನು ಈ ಸಂದರ್ಭದಲ್ಲಿ ಇನ್ನೂ ಒಂದು ಯುದ್ಧ *ೌಬಲ್ಮಕೆ 
ಒಪ್ಪಿಸಿದ (ಶಾಂತಲಾ. ೨೨೯). ೩. ಕುಟಿಲ ಸ್ವಭಾವದವನು; ಮೋಸ 
ಗಾರ; ಅಪ್ರಾಮಾಣಿಕ : ಕಾಟಲ್ಮರೇಗೆಯ್ಕರೋ (ಜಗವಿ. ೫-೫೯). 
೪. ನೀತಿಶಾಸ ಸ್ತ್ರವನ್ನು ಬರೆದವನ ಹೆಸರು; ಚಾಣಕ್ಯ. ಕಾಟಲ್ಯಾದಿ 
ನೀತಿಜ್ಞರು ರಾಜರಿಗೆ ಮಾರ್ಗದರ್ಶಿಗಳಾಗಿದ್ದಾರೆ (ಜುಕ್ಸಾರ. 
೧೦೬ ಸೀತಿಕೆ). [ಸಂ. 
ಕೌಟಲ್ಯವೃತ್ತಿ (ನಾ). ೧. ಕೊಂಕಾಗಿರುವಿಕೆ; ವಕ್ರವಾಗಿರುನಿಕೆ. 
೨. ನಟನ ನಡತೆ; ಮೋಸದ ವರ್ತನೆ. ೧,೨: ದಂತಚ್ಛದಾತಿ 
ರಾಗತೆ ಕುಂತಳ ಕಾಟಲ್ಕವೃತ್ತಿ ಏಂಗಿದುದಬಳಾ ಸಂತತಿಗೆ ಪಯಃ 
ಕೇಳಿಯೊಳೆಂತುಂ ನಿರ್ಮಲರ ಸಂಗದಿಂದಾಗದುಡೇ೦(ಚಂದ್ರಫು.೭-೧೪೫). 
[ಕೌಟಿಲ್ಯ * ವೃತ್ತಿ] 
ಕೌಟುಂಬರ (ನಾ). ಬೆಲೆಬಾಳುವ ಒಂದು ಬಗೆಯ ವಸ್ತ್ರ : ಅಲ್ಲಿಯ 
ಆಂಗಡಿಗಳಲ್ಲಿ ಕೌಶಿಕ ಕಾಟುಂಬರ ಮೊದಲಾದ ನಾನಾವಿಧದ ವಸ್ತು 
ಗಳು ತುಂಬಿತ್ತು (ಬುದ್ಧಪ. ೧೬ ಮಿಲಿಂದ). (?) 
ಕೌಟುಂಬಿಕ (ಗು). ೧. ಕುಟುಂಬಕ್ಕೆ ಸಂಬಂಧಿಸಿದ, ಸೇರಿದ ; 
ಹೊಸ ದಂಪತಿಗಳ ಕೌಟುಂಬಿಕ ಸ್ವರ್ಗದಲ್ಲಿ 
"ಕೌಟುಂಬಿಕ ವ್ಯವಹಾರ? 


(ವಾತ್ಸಲ್ಯ. ೨೨೩). 
ಪರಾ. (ನಾ). ೨. ಗೃಹಸ್ಥ; 
ಕುಟುಂಬವನ್ನು ನಡೆಸಿಕೊಂಡು ಬರುವವನು; ಕುಲಂ 
ಹರತ ಕೌಟುಂಬಿಕ, ಮಕ್ಕಳ ಮಾಣಿಕದ: ಕಣಿ ಸಿಕ್ಕಿ ನೀ 
ಚೊಕ್ಕ ಚಿಂತಾಮಣಿ (ಮೂರ್ತಿಕಾ. ೫೧-೭). [Ao] 
ಕೌಟುಂಜಿಕನ್ಯವಹಾರ (ನಾ). ಕುಟುಂಬಕ್ಕೆ ಸಂಬಂಧಿಸಿದ 
ವ್ಯವಹಾರ, ಕೆಲಸ; ಮನವಾರ್ತೆ: ಕೌಟುಂಬಿಕ ವ್ಯವಹಾರ 
ಗಳನ್ನು ವ್ಯವಸ್ಥೆ ಗೊಳಿಸಬೇಕಾದರೆ ಇದೇ ವಿವೇಕಯುತವಾದ ಮಾರ್ಗ 
ವೆಂದು ಅವನು ದೃಢವಾಗಿ ನಂಬಿದ್ದನು (ಪುನರು. ೩೪೦). 
[ಶೌಟುಂಬಿಕ + ವ್ಯವಹಾರ] 


ಎಿ.೨೬೬ 


ಕೌತುಕ 


ಕಾಟಿ "ಕವಡೆ? ನೋ. 

ಕೌಡಯಾಲ (ನಾ). ಒಂದು ಜಾತಿಯ ಔಷಧಿ ಗಿಡ: ಕದಂಬಮರ್ಕ 
ಕಡವಾಲದವುರ, ಕೌಡಯಾಲ . . . ಕಡವಳ (ಮೈಔಗಿ. ೭-೧೨೪). [1] 

ಕೌಡಿ "ಕವಡ್ಕು' ನೋ. 

ಜೌಡಿಕಾರ (ನಾ). ಮೋಸಗಾರ; ವಂಚಕ; ಠಕ್ಕ (?) : ಕಿಡಿಗೆದಜಕಿ 
ಪುಸ್ಕರನೃಪಾತ್ಮಜನೊಡನೆ ಕಲಿಮಹವಾತದೆಂಬವ ಜಡಿದು ಕೈದುವನೆಂದ 
ನುಡಿ ನುಡಿ ಕೌಡಿಕಾರ ನೃಪ (ಅಂಬಿಕಾ. ೪೮-೬೮). 

[ಕಡಿ (ಆ ಕವಡ್ಕು) * -ಕಾರ್ಶ (ಆ -ಕಾಅ)] 

ಕೌಡಿಕೆ "ಕವಡಿಕ್ಕೆ' ನೋ. 

ಕೌಡೈೆ, "ಕವಡ್ಕೆ' ನೋ. 

ಹೌಡ್ಯೆ "ಕವಡೆ? ನೋ. 

ಕೌಣ (ನಾ). ಜೊಂಡು; ಆಪು. "ಕೌಣಕಡ್ಡಿ' ನರಾ 

[-ತೆಲು. ಕಾಣ) 

ಕೌಣಕಡ್ಡಿ (ನಾ). ಜೊಂಡು ಅಥವಾ ಆಸಿನಕಡ್ಡಿ; ಲಾಳದಕಡ್ಡಿ : 
ಬಾಕೆಯಾತಾ ಬಾಯಿಡೆರೆಯೆ ಬಾಯಿ ತುಟಿಯು ಮಾರಿದ ಹಲ್ಲು 
ಕೌಣಕಡ್ಡಿಯಂತೆ ಕೈಕಾಲು ಆ ನಳೆರಾಜ ತಾನು ಯಿಂತಾ ರೂಪೂ 
ಧರಿಸಿದೆ (ಯನಳ. ೧೦೧). [ಕಾಣ + ಕಡ್ಡಿ) 

ಕೌಣಪ (ನಾ). ೧. ಹೆಣವನ್ನು ತಿಂದು ಜೀವಿಸುವವನು; ರಾಕ್ಷಸ: 
ಚಾರುತರ ಲಿಂಗದಾಕಾರಮಂ ಮನಮೊಸೆದು ದಾರುವಿಂದಂ ರಚಿಸಿ 
ಕೌಣಪಂ ಭಕ್ತಿಯಿಂ ಮೇರೆ ಮಾಜಿಕಿದ ಮನೋರಾಗದೊಡಗೂಡಿ ದೇಹ 
ದೊಳೆಯ್ದೆ ತಾಳ್ಡು (ಆರಾಚ. ೪-೧೭). ೨. ನೈಖುತ್ಯದಿಕ್ಸಿನ ಅಧಿಪತಿ; 
ನಿಯತಿ: ಎಮ್ಮರಸಂ ಕಂಸದೇವಂ. .. ಈ ಕೃಪಾಣದಿಂ ಕೌಣಪನನೀ 


ಪಾಶದಿಂ ಜಲೇಶನಂ . , . ಗೆಲ್ಲಂ (ಜಗವಿ. ೬-೨೮ವ). "ಕುಣಪ' 
ಪರಾ. (ಸೆಂ. 

ಕೌತ್ಯ (ನಾ). (ಕರಾ) ಕುಂಟುನೆಪ; ಸೋಗು: ಏನೋ ಹೋಗಲಿ 
ಅಂತ ಇದ್ದರೆ ಕೌತ ತೆಗೆತಾನೆ (ರೂಢಿ). [1] 


ಕೌತ್ಯ (ನಾ). ಒಂದು ಬಗೆಯ ವಾದ್ಯ: ಮದ್ದಳೆಯ ಚಚ್ಚರಿಯ 
`ಕೌತಂಗಳ ಸದ್ದು ಗಳಿಂ (ಮಿತ್ರಗೋ. ೮); ಘನ ಕೌತ ಚಿಂದು ಚಕ್ಕಡಿ 
ಚೌಪದಂಗಳಿಂ (ಲಿಂಗಪು. ೨೩-೪೬). [?) 

ಕೌತುಕ (ನಾ). ೧. ಆಶ್ಚರ್ಯ ; ಅದ್ಭುತವಾದದ್ದು ; ವಿಸ್ಮಯಕರ 
ವಾದದ್ದು; ಕುತೂಹಲಕಾರಿಯಾದದ್ದು :. ಶುಕಶಾರಿಕಾದಿವಿಹಗ 
ಪ್ರಕರಂ ಮುಂ ಕೇಳ ವಚನಮಂ ನುಡಿವುದು ಕೌತುಕಮಲ್ಲದು 
(ಉದಂಪೂ.೬೪); ನೋಡೆ ಕೌತುಕಮಾ ಕೂಸಿನ ಸಾಸಂ (ಜಗವಿ. ೩-೩೦) ; 
ಪುರದ ತಿರುನೀಥಿಯೊಳೇನಂ ಬಿನ್ನ ವಿಪೆನದೊಂದಾಶ್ಚರ್ಯವದೊಂದು 
ಕೌತುಕವಡೊಂದು ವಿಪರೀತಂ ಚಿತ್ತೆ $ಸು (ನಂಬಿರ. ೨-೬೩೯) ; ಆದರೆ 
ಆ ಮಾತುಗಳು ನಮಗೆ ಅಷ್ಟು ಕೌತುಕವಾಗಿ ತೋರುವುದಿಲ್ಲ 
(ಮುಂಬಯಿ. ೪-೬೮) ; ಭಗವದ್ಗೀತೆಯೊಂದು ಕೌತುಳದ ಕನ್ನಡಿ 
(ಧರ್ಮಸಾ. ೧೨೯). ೨. ನೋಡಬೇಕೆಂಬ ಅಥವಾ ತಿಳಿಯಬೇಕೆಂಬ 
ತೀವ್ರವಾದ ಇಚ್ಛೆ; ಕುತೂಹಲ: ಸಕಳ ಬ್ರಹ್ಮಾಂಡ ಭಾಂಡೋದರ 
ಮೊಡೆದುದಿದೆಂತಪ್ಪ ಕೋಳಾಹಳಂ ಕೌತುಕದಿಂದ್ರಂ ಪಾಯ್ದೆನಕ್ಕುಂ 
(ಜಗಎ. ೩-೧೬). ಶ್ರೀ ಅಪೂರ್ವವಾದ ಅಥವಾ ಅತ್ಯುದ್ಭುತವಾದ 
ವಿಷಯ ; ಬಹಳ ಆಶ್ಚರ್ಯಕರವಾದ ಸಂಗತಿ: ಒಲವರನೆ ಕಾತು 
ಕವು ಪಾಲ್ಸಡಲೊಳಗೆ ಮಲಗುವ ವಿಷ್ಣು ವಿದುರನ ನಿಳಯದೊಳ 
ಗೊೊಕ್ಕುಡಿತೆಹಾಲಲಿ ಹಸಿವ ನೂಕಿದನು (ಕುವ್ಯಾಉ. ೮-೧೪); ಭೂತಳಾಧಿಪ 
ಚಿತ್ತವಿಸು ಖಳ ಕೌತುಕದ ಕಾಳಗದಿ ಗೆಲುವನು (ಕೌಶಿರಾ. ೩೬-೨೦); 
ಕೇಳಿರೈ ಕುಶಲವರು ಕನಿಗಳ ಕಾಳಗದ ಕೌತುಕವ (ತೊರರಾ. ೬-೧೮-೧). 


ಕೌತುಕೆಂಗೊಳ್‌ 


೪. ಉತ್ಸವ; ಹಬ್ಬ: ಳೌತುಕದಿಕ್ಕೆ ಕಾಮದ ನೆಲಂ, , . ದ್ಕೂತದ 
`ಗೊತ್ತು ನೋಡಲೆಸೆದತ್ತು ಸದಾ ಗಣಿಕಾಪ್ರತೋಳಿ ತಾಂ (ಹಮಾರ. 
೨-೯೨). ೫. ಸಂತೋಷ ; ಸುಖ; ಆನಂದ. "ಕೌತುಕ ಜನಕ' 
ಪರಾ. ೬. ಆಟ; ಕ್ರೀಡೆ; ವಿನೋದ. "ಕೌತುಕ ಪರಾಯಣ' 
ಪರಾ. [ಸಂ.] 
ಕೌತುಕಂಗೊಳ್‌ (ಕ್ರಿ). ಆಶ್ಚರ್ಯಪಡು; ವಿಸ್ಮಯವನ್ನು ಹೊಂದು: 
ವಿಷಧರನೆಳ್ಟತ್ತು ಕಣ್ಣೆಜದು. ಮುಂದಿರ್ದ ಪಾರ್ವತಿಯಂ ಕಂಡು 
ಕೌತುಕಂಗೊಂಡು ತಿರುಗಿ ನೋಡಿ (ಗಿರಿಕ. ೨ ಕಥಾಗ); ಮೋಹದ 
ಮಹಿಮೆಗೆ ಮರವಟ್ಟು ಭಕ್ತಿಯ ಭರಕ್ಕೆ ಕೌತುಕಂಗೊಂಡಗಲಲಾಜದ 
ಮಗಂಗೆ ಮಿಗೆ ಕರುಣಿಸಿ (ಬಸರ. ೪-೪೬); ಪರೆಶಿವನ ಕಾರುಣ್ಮದಿರೆ 
ವಿನ್ನೆಡೆಂತುಟೋಯೆನುತ ಇೌತುಕಂಗೊಂಡು (ಸೌಂದಪು. ೫-೩೮). 
[ಕೌತುಕ + ಕೊಳ್‌] 
ಕೌತುಕಂಗೊಳಿಸು (ಕಿ). ಆಶ್ಚರ್ಯವನ್ನುಂಟುಮಾಡು ; ವಿಸ್ಮಯ 
ಪಡಿಸು: ತನಗದೃಷ್ಟಪೂರ್ವಮಪ್ಪ ಜಿನಾರ್ಭಕನ ಸರ್ವಾಂಗ 
ಸೌಂದರ್ಯಮುಂ ಸರ್ವಲಕ್ಷಣ ಸಂಪತ್ತಿಯುಂ ಚಿತ್ತಮಂ ಕೌತುಕಂ 
ಗೊಳಿಸೆ (ಪಷ್ಪಪು. ೧೦-೧೬ ವ). 
[ಜೌತುಕಂಗೊಳ್‌ * -ಇಸ್ಮು) 
ಕೌತುಕಂದಾಳ್‌ (ಕ್ರಿ). ಆಶ್ಚರ್ಯವನ್ನು ಹೊಂದು; ವಿಸ್ಮಯಪಡು: 
'ಆಂತಾರ್ತದಿಂ ಸ್ತೋತ್ರಂಗೈಯ್ಯೆ ಕೇಳ್ದು ಕೌತುಕಂದಾಳ್ವು ಗಿರಿರಾಜನುಂ 
ಮೇನೆಯುಂ ಇರ್ದು (ಗಿರಿಕ. ೪-೪೪ ವ); ಸೀಳ್ತು ತದೀಯ ಮಸ್ತಕದ 
ಮಾಣಿಕಮಂ ನಡೆನೋಡಿ ಕೌತುಕಂದಾಳ್ಲಿದನರ್ಥ್ಯಮೆಂದು ಬಗೆಯುತ್ತಿರೆ 
(ಕಾಜಕೀ. ೫-೧೨೪). [ಕೌತುಕ + ತಾಳ್‌) 
ಕೌತುಕೊಬಡು, ಕೌತುಕೆಪಡು (ಕ್ರಿ). - ಕೌಶುಕಂದಾಳ್‌ : ಎನ್ನ 
ತೊತ್ತಿನ ಮಗಂ ಆದಕ್ಕೆ ಪ್ರಮಾಣಪತ್ರ ಮುಂಟೆಂದಾಸುರಂ ಮಸಗಲಾ 
ತಾಯ್ತಂದೆಗಳ್‌ ಕಂಡು ಕೌಶುಕಂಬಟ್ಟು (ನಂಬರ. ೬-೭೧) ; ಅಂಕೊಳ 
ಪೊಕ್ಳು ಮಹಾಸ್ಕಾನಮಂ ಕಂಡು ಕೌತುಕಂಬಟ್ಟು (ರಾಜಶೇ. ೫-೨೪ ವ). 
ಕೌತುಕಪಡು : ಈಗ ಅರ್ಥವಾಯಿತು ರತ್ನಳಿಗೆ ಅಷ್ಟೇ ಕೌತುಕವೂ 
ಆಯಿತು ಆದರೆ ಅದರಲ್ಲಿ ಕೌತುಕಪಡುವಂಥಧದೇನಿದೆ? (ಕುಸುಸಂ. 
'೧೩೯) ; ತಾಲೀಮು ನಡೆಯಿಸಿದಾಗ ನನ್ನ ವ್ಯಕ್ತಿತ್ವ ಮತ್ತು ಅಭಿನಯಗಳ 
ಬಗ್ಗೆ ಉಳಿದವರು ಕೌತುಕಪಡುಕ್ತಿದ್ದರೆ (ಹೇಮಂಶ. ೩೫೪). 
[ಕೌತುಕ + ಪಡು) 
ಕೌತುಕಜನಕ (ಗು). ೧. ಸಂತೋಷವನ್ನುಂಟುಮಾಡುವ; ಪ್ರೀತಿ 
ಜನಕ : ಪ್ರಕಟಿತರಂ ಶಬ್ದಂ ಶಾಬ್ದಿಕೆಸಮ್ಮತಮರ್ಥಮರ್ಥದೃಷ್ಟಿಮನಃ 
ಕೌತುಕಜನಕಂ (ಚಂದ್ರ ಘು. ೧-೫೮). ೨. ಕುತೂಹಲವನ್ನುಂಟು 
ಮಾಡುವ: ಅದು ಎಲ್ಲರಿಗೂ ಉತುಕಜನಕ ಸಂಗತಿಯಾಗಿತ್ತು 
(ರೂಢಿ). [ಕೌತುಕ +೬ ಜನಕ) 
ಕೌತಕಪಡು "ಕಾತುಕಂಬಡು' ನೋ. 
ಕೌತುಕಪರಾಯಣ (ಗು). ವಿನೋದಪ್ರಿಯ; ವಿಲಾಸಿ: ಈ 
ಕೌತುಕಪರಾಯಣ ಹಾಸ್ಮಪ್ರಿಯ ಯುವಕನನ್ನು ತಾಯಿ ತುಂಬಾ ಪ್ರೀತಿಸಿ 
ಸ್ನೇಹವರ್ಷಣ ಮಾಡುತ್ತಿದ್ದಳು (ಇಪ್ಪಕ. ೩೯೨). 
[ಕೌತುಕ + ಪರಾಯಣ) 
ಕೌತುಕಪ್ರೇರಿತ (ಗು). ಕುತೂಹಲದಿಂದ ಪ್ರೇರಣೆ ಹೊಂದಿದ, 
(ನೋಡುವಂತೆ ಅಥವಾ ತಿಳಿಯುವಂತೆ) ಒತ್ತಾಯ 
ಮಾಡಲ್ಪಟ್ಟ : ಪೌರವನಾಂತರಾಳಬೊಳಗೊರ್ಮಿ ವಸಂತವಿಲಾಸ 
ಕೌತುಕಪ್ರೇರಿತಮಾನಸಂ (ಚಂದ್ರಪು. ೩-೬೯). 
[ಕೌತುಕ + ಪ್ರೇರಿತ] 


ಚ ಫ್‌ 


3 


ಹ 


3 


50 


40 


45 


ಳೌ 


ಕೌತುಕಯುಕ್ತಿ (ನಾ). ಆಶ್ಚರ್ಯವನ್ನುಂಟುಮಾಡುವ ಉಪಾಯ, 
ತಂತ್ರ: ಕುಲಯುತನು ಕೋವಿದನು ಕರುಣಾಜಲಧಿ ಕೌತುಕ 
ಯುಕ್ತಿವಿದನೆಂದಿಕೆ ಹೊಗಳುತಿರಲದುವೆ ಕೇಳ್ಳೆ ಸ್ವರ್ಗ(ಕುವ್ಕಾಉ 


೪-೪೦). [ಕೌತುಕ -- ಯುಕ್ತಿ] 


ಕೌತುಕಸೃಷ್ಟಿ (ನಾ). ಆಶ್ಚರ್ಯಜನಕವಾದ ಸೃಷ್ಟಿ; ಅದ್ಭುತ 
ವಾದ ನಿರ್ಮಾಣ: ಆ ವಧು... ಕಂಜಭನಕೌತುಕಸೃಷ್ಟಿ 


ಮನೋಜಸಿದ್ಧ ಸಂಜೀವನೆ (ಡಂದ್ರಪ. ೬-೨೬). 
[ಕೌತುಕ * ಸೃಷ್ಟಿ] 

ಕೌತೂಹಲ, ಕೌಶೂಹಳ (ನಾ). ೧. (ನೋಡುವ ಆಥವಾ 
ತಿಳಿಯುವ) ಬಯಕೆ ; ಆಸೆ; ಅಪೇಕ್ಷೆ. ೨. ಆಶ್ಚರ್ಯ ; ಅದ್ಭುತ. 
೩. ಆಶ್ಟ ರ್ಯದ ದೃ ಶ್ಯ; ವಿಸ್ಮಯಜನಕವಾದ ವಿಷಯ. 
ಕೌತೂಹಳ: ೪. ಯಾವುದಾದರೊಂದು ವಿಷಮ ಪರಿಸ್ಥಿತಿ 
ಯಿಂದುಂಟಾದ ಚಿಂತೆ, ವ್ಯಥೆ: ಅಂತು ಪಿರಿದುಮುಚ್ಚೆಗದಿಂ 
ನಿಮಗಿನಿವಿರಿದು ಕೌತೂಹಳಮಾರಿಂದಾಯ್ತೆಂದು ಬೆಸಗೊಳ್ಳುದುಂ 

" (ಹುಕುಮಾ. ೨-೩೧ ವೆ); ಪುಶ್ರಮೋಹ ರೆಸಾಸ್ತಾದನ ತೃಪ್ತಿಯಿಲ್ಲ 
ವೆನುತುಂ ತತ್ವಾಂಕೆ ಚಿಂತಾಪರಂಪರೆಯಂ ತಾಳ್ಲಿದೆಳಾರ್ಗೆ ಪುಟ್ಟದೊ 
ಸುಕವ್ಯಾಮೋಹ ಕಳೌಕೂಹಳಂ (ಮಲ್ಲಿಪು. ೩-೧೦೭). [ಸಂ.) 

ಇೌತೂಹಳ "ಕಾತೂಹಲ' ನೋ. 

ಕೌದ (ನಾ). ಶೆಳ್ಳಗಿನ ಉಣ್ಣೆಯ ಶಾಲು; ದಾವಳಿ; ಸಕಲಾಶಿ: 
ಕೌದದ ಗುಣ - ಕೌದವೆಂದರೆ ಸಕಲಾತಿ, ಇದನ್ನು ಉಪಯೋಗಿಸಿದಲ್ಲಿ 
ವಾತಶ್ಲೇಷ್ಮಹರ (ಸಕನೈ. ೩೬). [?) 

ಕೌದಿ "ಕವುಂದಿ' ನೋ. 

ಕೌದ್ರವೀಣ (ನಾ). ಹಾರಕವನ್ನು ಬೆಳೆಯುವ ಕೊಲ; ಹಾರಕ 
ವನ್ನು ಬಿತ್ತಿರುವ ಜಮಾನು: *ವತಾದ್ಗೀನಂ, ಕೌದ್ರವೀಣಂ- ಈ 
ತಿನ್ನು ಆದಿಪದದಿಂದ ಮಾಸೂರೀಹಾದಿ ಶಬ್ದಗಳು . . . ಹಾರಕ, 
ಮಸೂರಿಗಳು ಮುಂತಾದ ಆಯಾ ಧಾನ್ಯಗಳು ಬೆಳೆಯುವ ನೆಲಕ್ಕೆ 
ಹೆಸರುಗಳು? ( ಸಿದ್ಧಾಂತಿ. ೨೩೬) ; ಲೀಲೆಯಿನಜ ನೆಲಂ ಪರಿಪಾಲಿಸಿದುವು 
»« ೬ ಶೈಲೀನಂ ಕಾದ್ರವೀಣಮೌಮ್ಯಂಯವ್ಯಂ (ಡಂದ್ರಪು. ೧-೮೪). 

[ಸೇ.] 

ಕೌಸಿರಳು "ಕವಸೆಳಲು? ನೋ. 

ಕೌನಿಳೆಲು "ಕವಿನೆಳಲು? ನೋ. 

ಕೌಪ, ಕಯಿಪು, ಕಪ, ಕೈಪು, ಕೋಪ್ರ್ಯ, ಕೌಪು (ನಾ). 
ಲಂಗೋಟಿ; ಕೌಪೀನ: ಶಿವನತಿಥಿರೂಪದಿಂದಕಳಂಕನೆಡೆಗೆಯ್ದಿ 
ಕುಟಿಲ ಕಾಪಂ ಕೊಟ್ಟು (ಲಶಿಚಿಂ. ೩೫-೬) ; ಸತೀಪುತ್ರಾದಿ ಸಂಸೃತಿ 
ತ್ಕಾಗಮಂ ಮಾಡಿ ಕಟಿಸೂತ್ರ ಕೌಪಗಳ ತೊಲಗಿಸಿ (ಸಿದ್ದೇಶ. ೭-೧೧) ; 
ದಂಡಕೋಲಿನ ತುದಿಗೆ ಹಿಂಡುಕಾಪವ ಕಟ್ಟ ಮುಂಡೆಯರೆ 
ಕಂಡು ಮಿಡುಕುವ ಯೋಗಿಯ ಮಂಡೆ ಬೋಳೇಕೆ (ಸರ್ವಜ್ಞ. ೫೭೦). 
ಕಯಿಪು: ಕಟ್ಟಿದ ಕಯಿಫು ಖಟ್ಕಾಂಗ ... ಕಾಶಿಯ 
ಧೂರ್ಜಟ ಬಂದು ನುಡಿದೆ ಸ್ವಪ್ನದಲಿ (ಅಬ್ಬಲೂ. ೨-೩೦). ಕೈಸ: 
ಪರಿಶಂದು ಕೈ[ಪಾಕಾಂ. ಕೌ]ಪವನು ತಡೆಯದೆ ತಾರೆಂದು ತವಕದಿಂ 
ಬೇಡುಶಿರಲು (ಬ್ರೌಢರಾ. ೧೨-೨೬) ; ಕೈಪ ಮೂರ್ಮೊಳದೊಳಗೆ 
ಐಗಳ ಕೂರೆ ತುಂಬಿದೆ ನೋಡೆಯಮ್ಮ (ಕರಿಕ. ೦-೭); ಬಾಯಿಕಟ್ಟ, 
ಕೈನ ಬಿಗಿದು ಹೆಚ್ಚು ದಿನ ಬಾಳುವುದರ ಲ್ಲೇನು ಸೊಗಸು? (ದಾಬುತ್ತಿ. 
೧೫). ಕೈಪು: ಕೈಯ ಕಮಂಡಲ ಬೋಳಾದ ಮಂಡೆ ಕಾನಿಯ ಕೈಪು 
ಪೊದೆದ ಖಂಡವಸನ (ಉಮವಿ. ೧೨-೧೪). ಕೋಪ್ರ್ಯು: ಮಹಲು ನೋಡಿ 
ಮನೆ ಹೊಳ್ಳರೆ ಕೋಪು ಕಟ್ಟಿ ಒಲೆಯ ಮುಂದೆ ಕೂತಿದ್ದ (ಗಾದೆ). 

143 


ಕೌಪೀನ 


ಕೌಪು: ಕಾಫು ಕಾಷಾಂಬರವ ಕಟ್ಟ ಮಂಡೆ ಬೋಳಾದರೇನಯ್ಯ 
ಮನದಲ್ಲಿ ನಿಜನಿಲ್ಲದನ್ನಕ್ಕರ (ಅವಡಂ. ೧೯೭-೮೯೫) ; ಕಂಬಳಿಯ 
ಕಾಸ ಕಟ್ಟದ ಮತ್ತೆ. (ಕಲ್ಯಾಶಾಂ. ೩೪); ಕಾಪು ಕೃಷ್ಣಾಜಿನವು 
ವರೆ ಯಜ್ಞೋಪನೀತದ ದಂಡಮುಂಜಿಯನಾ ಸವಿತ್ರೋತ್ತಮನು 


೨.೨೬೮ 


ಕೊಡೆವಿಡಿದಲ್ಲಿಗೈತಂದ (ಸಂಭಪ. ೧೦-೧೫) ; ಮುನಿವರರು ಕೇಳುತ |, 


ಕೌಫುಗಳ ಕಿತ್ತು (ವೀಕೈಪು, ೨-೪-೨೯). [< ಸಂ. ಕೌಪೀನ] 

ಕೌಪೀನ (ನಾ). ೧. - ಕೌಪ: “ಕಚ್ಚುಟಿಂ ಕೌಪೀನಮಕ್ಕು? (ಮಂಗರಾ. 
೭೬-೯); ಫಘನಧೈರ್ಯಕನಕಾಚಲಮಡರಿ ಸು ಜ್ಞಾನನಿರ್ಮಲ 
ದೇವಗಂಗೆಯಲಿ ಇಳಿದು ಸ್ನಾನಂಗೈದು -ಧೃತಿಯಂದಳೆದ ಮನ 
ಕೌನೀನಮನೊಲಿದಳವಡಿಸಿ (ಗಗತಾ. ೧೬-೧೯). ೨. ಗುಹ್ಯಾಂಗ ; 
ಜನನೇಂದ್ರಿಯ &. ನೀಚವಾದುದು; ಅಧಮವಾದುದು ; 
ಕ್ಷುದ್ರ. ೪. (ಆಲಂ) ತಪ್ಪುಕೆಲಸ; ಅಯುಕ್ತವಾದ ಕೆಲಸ; 
ವಿಹಿತವಾದ ಕಟ್ಟು ಕಟ್ಟಳೆಗಳಿಗೆ ವಿರುದ್ಧವಾದ ಕೆಲಸ: 
*ಭಿನ್ನಕಾರ್ಯದಲಿ ಗುಹ್ಯ ದಲಿ ಕೌಪೀನಮೆಸಿಕ್ಕು* (ಮಂಗರಾ. 
೧೪೩-೨೨); *ಅಧಮಂ ಗುಹ್ಯವು ಭಿನ್ನ ಕಾರ್ಯಮಿವು ಕೌಪೀನಾಖ್ಯ? 
(ನಾನಾರ. ೧೩೫). (ಸಂ. 

ಕೌಪೀನಧಾರಿ (ನಾ). ಕೌಪೀನವನ್ನು ಧರಿಸಿದವನು; ಸಂನ್ಯಾಸಿ: 
ಆಗಳವರ್ಗಳಾ ರೂಪಿನೊಳದೆಂ ನೆಗಟಲಂಜಿ ವಲ್ಕಲವಸನರುಂ 
ಕೌಪೀನಧಾರಿಗಳುಂ . .. ಪರಿವ್ರಾಜಕರುಮಾಗಿ (ಆದಿಪು. ೯-೯೩ ವ). 

(ಸಂ. ಕೌಪೀನಧಾರಿನ್‌] 

ಕೌಫು "ಕೌಪ' ನೋ. 

ಕೌಪುಗಟ್ಟು (ಕ್ರಿ). ಕೌಪೀನವನ್ನು ಕಟ್ಟು ; ಲಂಗೋಟಿಯನ್ನು 
ಧರಿಸು: ತಟ್ಟ ಸಣ್ಕನೆ ಸೀಳಿ ಕಿ೫ದನದಜಕೊಳು ಕೌಫುಗಟ್ಟ 
(ಸೋಮಡ. ೫-೫೩). -[ಕೌಫು (ಆ ಕೌಪ) + ಕಟ್ಟು] 

ಕೌಫುದಳೆ (ಕ್ರಿ). - ಕೌಪುಗಟ್ಟು : ಕೌಪುದಳೆದುದ್ಳೂಳಿಸಿ ತನುವಿನೊಳು 
ಭಸಿತಮಂ (ಸೌಂದಪು. ೧೬-೩೮). [ಕೌಫು (ಆ ಕೌಪ) + ತಳ್ಳೆ] 

ಕೌಬಿನಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಮೇಲ್‌ ಮಾಳಿಗೆ 
ಹುಲ್ಲು; ಕೌಬಿನಹುಲ್ಲು (ಮೈಔಗಿ. ೨೦-೩೭೦). 

[ಕೌಬ್ಯು * ಹುಲ್ಲು (« ಫುಲ್‌)] 

ಕೌಬೇರ (ಗು). ೧. ಕುಬೇರನಿಗೆ ಸಂಬಂಧಿಸಿದ; ಕುಬೇರನಿಗೆ 
ಸೇರಿದ. (ನಾ). ೨. ಉತ್ತರ ದಿಕ್ಕಿನ ಅಧಿಪತಿ, ಕುಬೇರ: 
*೭ಶಿ ಕೌಬೇರ ಸಮಾರ ಕಾಲಮುನಿ,. . . ಯಾಗನೃಪನುಂ ಸೋಮಾಭಿ 
ಧಾನಂ ೫ (ನಾನಾರ, ೨೬); ಒಂದು ಹರ ಹಿಡಿವಂಬು ಶಕ್ರನದೊಂದು 
ಕಾಬೇರಾಗ್ನಿ . ವಾಯುನದೊಂದು ಪಾಥ್ಥ೯೯ ನ ಬತ್ತಳಿಕೆ ದಿನ್ಯಾಸ್ತ್ರ 
ತುಂಬಿಹವು (ಕುವ್ಯಾದ್ರೋ. ೧೫-೧೫). [ಸಂ.] 

ಕೌಬೇರಿ (ನಾ). ಕುಬೇರನ ದಿಕ್ಕು; ಉತ್ತರ; ಬಡೆಗಲು: “ಕೌಬೇರಿ 
ಯುತ್ತರಮುದೀಚಿಯೆನೆ ಬಡಗಲಕ್ಕುಂ* (ಮಂಗರಾ, ೧೭-೧೯). 

[ ಸಂ. ಕೌಬೇರಿಲಿ 

ಕೌಮಾರ (ಗು). ೧. ಕುಮಾರಿ ಅಥವಾ ಕುಮಾರನಿಗೆ ಸಂಬಂಧ 
ಪಟ್ಟ; ಬಾಲ್ಯಾವಸ್ಥೆಯ. ೨. ಕುಮಾರಸ್ವಾಮಿಗೆ ಸೇರಿದ; 
ಷಣ್ಮುಖನಿಗೆ ಸಂಬಂಧಿಸಿದ. (ನಾ). ೩. ಶೈಶವ; ಹುಟ್ಟಿನಿಂದ 
ಐದನೆಯ ವಯಸ್ಸು ತುಂಬುವವರೆಗಿನ ಕಾಲ. "ಕೌಮಾರಭೃ ತ್ಯ' 
ಪರಾ. ೪. ಕನ್ನೆ ಅಥವಾ ಕುಮಾರನ ಅವಸ್ಥೆ ; ಶೈಶವದಿಂದ 
ಹದಿನಾರುವರ್ಷ ತುಂಬುವವರೆಗಿನ ವಯಸ್ಸು, --ಕಾಲ; 
ಯೌವನಕ್ಕಿಂತ ಮುಂಚಿನ ವಯಸ್ಸು: ಕಮಾರ ಯೌವನ 
ನಾರ್ಥಿಕಂಗಳಳಿ ತನು ನಿಕಾರಿಸುವುದು (ಕುವ್ಯಾಭೀ. &-೪೪); 


10 


ಕ 


ಕ 


ss 


45 


ಕೌಮಾರ್ಯ 


ಬಾಲ್ಯ ಹರೇಯ ಜರೆ ಕೌಮಾರಬಾವಸ್ಥೆ ಗಳವೈಕಾರಾ (ಗಗತಾ. ೧೦-೩೭); 
ಪೆತ್ತ ತಾಯ್ಗಿರ್ಮಡಿಯೊಲುಮೆನೆತ್ತು ಕೂಸಿಂದೆ ಕೌಮಾರದನ್ನೆಗಂ 
( ಶ್ರೀರಾಮಾ. ೧೧೩-೩೯). [ಸಂ.] 

ಕೌಿಮಾರತಂತ್ರ (ನಾ). ಲಲಿತಾಗಮದ ನಾಲ್ಕು ಭೇದಗಳಲ್ಲೊಂದು: 
ಲಲಿತ ಲಲಿತೋತ್ತರೆ ಕೌಮಾರತಂತ್ರ ವಿಘ್ನೇಶ್ವರಾಗಮವೆಂದು 
ಲಲಿತಾಗಮದ ನಾಲ್ಕು ಭೇದಂಗಳು (ವಿವೇಕ. ೭೧). 

[ಶೌಮಾರ + ತಂತ್ರ] 

ಕೌಮಾರದೆಸೆ (ನಾ). ಕೌಮಾರಾವಸ್ಥೆ ; ಬಾಲ್ಯಾವಸ್ಥೆ : ಚಾರು 
ಪೌರುಷ ಸಮರವಿಹ್ವಳ ತಾರಕರು ನೀವ್‌ ನಮ್ಮದಿದು ಕೌಮಾರದೆಸೆ 
ತಾಮಸವಲೇ ನಿಮಗಾನು ಸಮಬಳನೆ (ಕುವ್ಯಾಕ. ೨೦-೨೭). 


[ಕೌಮಾರ + ದೆಸೈ) 
ಕೌಮಾರಬ್ರಹ್ಮಚಾರಿಣಿ (ನಾ). ಮದುವೆ ಮಾಡಿಕೊಳ್ಳದೆ ಕೊನೆ 
ವರೆಗೆ ಬ್ರಹ್ಮಚರ್ಯದಲ್ಲಿಯೇ ಇರುವವಳು; ಆಧ್ಯಾತ್ಮ 


ವಿಚಾರದಲ್ಲಿ ಆಸಕ್ತಳಾದವಳು : ಬ್ರಾಹ್ಮಣ ಕುಲದ ಅನೇಕ ಸಹಸ್ರ 
ಸ್ತ್ರೀಯರು ಕೌಮಾರಬ್ರಹ್ಮಚಾರಿಣಿಯರಾಗಿದ್ದು ಸಂತತಿ ವೃದ್ಧಿ ಮಾಡದೆ 
ಸ್ವರ್ಗಕ್ಕೆ ಹೋಗಿದ್ದಾರೆಂದು ಮನುಸ್ಮೃತಿಯಲ್ಲಿ . .. ಇರುವುದು 
(ಹಿಂದಸಾ. ೧೫೯). [ಕೌಮಾರ + ಬ್ರಹ್ಮಚಾರಿಣೀ] 

ಕೌಮಾರಭೃತ್ಯ (ನಾ). ವೈದ್ಯಶಾಸ್ತ್ರದ ಒಂದು ವಿಭಾಗ ಶಿಶುವೈದ್ಯ: 
“ಮಕ್ಕಳಿಗೆ ಸಂಭವಿಸತಕ್ಕ ಸಮಸ್ತರೋಗಗಳನ್ನು ಪರಿಹಾರಮಾಡತಕ್ಕ 
ವಿಧಾನಗಳನ್ನು ಚೆನ್ನಾಗಿ ತಿಳಿಸುವ ಭಾಗವು ಕೌಮಾರಭ್ಯೃತ್ಮ” 
(ಸುಜ್ಞಾಚಂ. ಪ್ರಥಮಕಳಾ). [ಸಂ.] 

ಕೌಮಾರಿ (ನಾ). ೧., ಸಪ್ತಮಾತೃಗಳಲ್ಲಿ ಒಬ್ಬಳು: “ಬ್ರಾಹ್ಮಿ 
ಮಾಹೇಶ್ವರಿ ಕೌಮಾರಿ, . .ಚಾಮುಂಡಿಯೆನೆ ಸಪ್ತಮಾತೃಕೆಯರೆಸಿಕ್ಕು? 
(ಮಂಗರಾ. ೫-೧೪). ೨. ಮದುವೆಯಾಗದವಳು; ಕನೈ: ವೀರ 
ಪದವಂ ಪಡೆದ ವೀರ ಕೌಮಾರಿಯರೆ ... ಈ ಕುವರಿಯಂ ನೀವು 
ಕೈನೀಡಿ ಕಾಯಬೇಕು (ಕೃಷ್ಣಾಕು. ೬-೧೪). ೩. [ಸಂಗೀತ] ಸಪ್ತ 
ಸ್ವರಗಳಲ್ಲಿ ಒಂದಾದ ಗಾಂಧಾರವೆಂಬ ಸ್ವರದ ಅಧಿದೇವತೆ: 
ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, 
ಚಾನುಂಡಿಯೆಂಬಿವರೇ ಕ್ರೆಮದಿಂದಾ ಷಡ್ಕಾದಿ ಸ್ವರಾಧಿದೇವತೆಗಳು 
(ವಿವೇಕ. ೨೩೧). [ಸಂ. ಕೌಮಾರೀ) 

ಕೌಮಾರೋದ್ಧರ (ಗು). ಕುಮಾರಿಯರ ಕುಲವನ್ನು ಮೇಲಕ್ಕೆತ್ತಿ 
ಹಿಡಿಯುವ, ಉದ್ಧರಿಸುವ : ವನಿತಾರತ್ನಮಿದೆಂಬಿನಂ ಸೊಗಯಿ 
ಸಲು ಕೌಮಾರೋದ್ಧರಮಾಂ ಪ್ರಜೆನಿಕಾಯಕ್ಕೆ ನಿಧಾನಮೆಂಬಿ[ಪೆ]ಟ 
ದಿಂದಂ ಪುಟ್ಟಿ (ಕಇಆ. ೧೧-೪-೪೪ ; 1093). 

[ಕಮಾರ + ಉದ್ಭರ] 

ಕೌಮಾರ್ಯ (ನಾ). ೧. ಆರನೆಯ ವಯಸ್ಸಿನಿಂದ ಹದಿನಾರು 
ತುಂಬುವವರೆಗಿನ ಕಾಲ; ಬಾಲ್ಯ; ಚಿಕ್ಕಂದು : ಎರಡನೆಯ ಜನ್ಮ 
ದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ಕೌಮಾರ್ಯದಲ್ಲಿಯೇ ವೈರಾಗ್ಯ ಪಡೆದು 

. ತೀರ್ಥಂಕರನಾದನು (ಕಸಾಚ. ೧೨೫), ಎರೆಯಂಗನು ... 

ಪ್ರಬುದ್ಧನಲ್ಲದಿದ್ದರೂ ಕೌಮಾರ್ಯವನ್ನು ದಾಟ ಯಾನವನಕ್ಕೆ 
ಕಾಲಿಕ್ಸಿರನೇಚೇಕು (ಸವತಿ. ೫1, ಪ್ರಸ್ತಾವನೆ). ೨. ಕುಮಾರಿ 
ಯಾಗಿರುವಿಕೆ ; ಕನ್ನೆತನ : ಅಮೇರಿಕೆಯಲ್ಲಿಯಂತೆ "೪1೯81010 'ಯ 
ಕೌಮಾರ್ಯದ ಬಗ್ಗೆ ನಮ್ಮಲ್ಲಿದ್ದ ಅನೈಸರ್ಗಿಕ ಮಹತ್ವ ಕಡಿಮೆಯಾಗುವ 
ತನಕ, ವ್ಯಕ್ತಿ ವಿಕಾಸಕ್ಕೆ ಬೇಕಾದ ಅನಿರ್ಬಂಧ ಸ್ವಾತಂತ್ರ್ಯದ ವಾತಾವರಣ 
ವನ್ನು ಕಲ್ಪಿಸುವುದು ಶಕ್ಕವಿಲ್ಲ (ಮುಕ್ತಿ. ೮೧) ; ಅವಳ ಕಾಮಾರ್ಯದ 
ಆವೇಶ ಮಾತ್ರ ಅಳವಿಲದ್ದು (ಸ್ವಪ್ನಹೊ. ೨೧೦). [ಸೆಂ.] 


ಕೌಮುದ 


ಕೌಮುದ (ಗು). ೧. ಕುಮುದಗಳಿಗೆ ಸಂಬಂಧಿಸಿದ ; ನೈದಿಲೆಗಳಿಗೆ 
ಸೇರಿದ. "ಕೌಮುದೋಜ್ಞ್ವಳ' ಪರಾ. (ನಾ). ೨. ಕುಮುದಗಳ 
ಸಮೂಹ; ನೈದಿಲೆಗಳ ಗುಂಪು: ಹಿಮಾಂಶು ರುಚಿಯಿಂ 
ದೇಹಾಂಶುವಿಂ ಭೂಭುಜಂ ಮುದಮಂ ಕೌಮುದಕಿತ್ತಂ (ಪುಷ್ಪಪು. 
೧೩-೨೪), (ಸಂ. 

ಳೌಮುದಿ (ನಾ). ಚಂದ್ರನ ಬೆಳಕು; ಬೆಳದಿಂಗಳು; ತಿಂಗಳ ಬೆಳಕು: 
ಕೌಮುದಿಯೊಳಲರ್ದಿದ್ದುದ್ಮ ನ್ನೀಲರೋತ್ಸಲಂಗಳ ಕಂಪಿನೊಳ್‌' ಪುದಿದು 
ಫುರದೊಳ್‌ ತೀವಿತ್ತೆತ್ತಂ ಪ್ರಭಾತಸಮಾರಣಂ (ಅಜಿಪು. ೬-೬೩) ;-ದೇವಿ, 
ಹೇಮಂತಮಿಪ್ಪಯತು ತಾನೈಸೆ! ದೂರಸೂರ್ಯನೆ ಚಂದ್ರನಾತಪಮೆ 
ಕೌಮುದಿ (ಶ್ರೀರಾಮಾ. ೨೦೧-೧೯೭). (ಸಂ. ಕೌಮುದಿ] 

ಳೌಮುದೀಮಹೋತ್ಸವ (ನಾ). (ಹುಣ್ಣಿಮೆಯ). ಬೆಳದಿಂಗಳಲ್ಲಿ 
ಆಚರಿಸುವ ಮಹೋತ್ಸವ: ನಿಜವಿಜಯ ಕಟಕದ ನಾಗರಿಕ ರಮಣ 
ರೆಮಣೀಜನಂಗಳ್‌ ಕೌಮುದೀಮಹೋತ್ಸಫನೋತ್ಸುಕರಾಗಿ ನೆರೆದು 
(ಅದಿಪು. ೧೨-೧೧ ವ) ; ಬಸಂತೋತ್ಸವದ ಕೌಮುದೀಮಜಹೋತ್ಸವಮಂ 
ನೋಡುವಟ್ತ್‌ಯೊಳ್ಳ (ಶಾಂತಿಪು. ೮-೭೨ ವ). 

[ಸಂ. (ಕಮುದೀ + ಮಹೋತ್ಸವ] 

ಕೌಮುದೀವರ್ಣ (ನಾ). ಬೆಳದಿಂಗಳ ಬಣ್ಣ: ಆ ಮೂರ್ತಿಯಲ್ಲಿದ್ದ 
ಮೋಹಿನೀ ಶಕ್ತಿಯನ್ನು ವರ್ಣಿಸಲಸಾಧ್ಯ. ಅರ್ಧ ಚಂದ್ರನಿಂದ ಹೊರಡುವ 
ಉಮುದೀವರ್ಣ; ಘನಕೃಷ್ಣವರ್ಣವುಳ್ಳ ಚಿಕುರೆಣಾಲ (ಕಪಾಕುಂ.೧೯). 

[ಸಂ. (ಕೌಮುದೀ + ವರ್ಣ); 

ಳೌಮುದೋಬ್ಜ್ವಳೆ(ನಾ). ಕುಮುದಗಳ ಶೋಭೆ ; ಕನ್ನೈದಿಲೆಯ 
ಕಾಂತಿ: ಕೇತಕೀಕುಸುಪುದಿಂ ರುಚಿರತರ ಪರಿಮಳಂ ಶೀತಕರದಿಂ 
ಸಾಂದ್ರತರ ಕಾ ಮುದೊಜ್ಞ್ವಳಂ ಪುಟ್ಟು ವಂತಿರೆ ಪುಟ್ಟದಂ 
(ಬಸರ. ೧-೧೨೮). 

[ಆ ಸಂ. ಗೌಮುದೋಜ್ಜ್ವಲಾ] 

ಕೌನೋದಕಿ (ನಾ). ವಿಷ್ಣುವಿನ ಅಥವಾ ಕೃಷ್ಣನ ಗದೆ: 
ಕಾಮೋದಕಿಯೆಂಬ ಗದೆಯುಮಂ . . , ಕೌಸ್ತುಭಮೆಂಬ ಅಭರಣ 
ಮುಮಂ ಪೂಜಿಸಿ ತಾನುಂ ಚಕ್ರವರ್ಶಿಪದದೊಳ್‌ ವಿರಾಜಿಸಿ (ಶಾತಿಪು. 
೫-೬೪ ಪ); ಇವುಗಳಲ್ಲದೆ ವರುಣನು ಶ್ರೀ ಕೃಷ್ಣನಿಗೆ ಕೌಮೋದಕಿಯೆಂಬ 
ಗದೆಯನ್ನು ಕೊಟ್ಟೆನು (ವಚಭಾ. ೭೩). [ಸಂ. ಕೌಾಮೋದಕೀ] 

ಕೌಮೋದಿಕ (ನಾ). ಒಂದು ಬಗೆಯ ಆಯುಧ: ಹಲಗೆ ತೋಮರ 
ಸೆಲ್ಯ ಕರವಾಳು ಕೊಡಲಿಯು ಅಲಗು ಡೊಂಕಣೆ ಕೌಮೋದಿಕವು 

 (ಡೇವಾಪು. ೩-೨೦೧). [?) 

ಕೌರವ (ಗು). ೧. ಕುರುವಂಶಕ್ಕೆ ಸೇರಿದ; ಕುರುದೇಶ ಳ್ಳ 
ಸಂಬಂಧಿಸಿದ. (ನಾ). ೨. ಕುರುವಂಶದಲ್ಲಿ ಹುಟ್ಟಿದವನು; 
ಧೃತರಾಷ್ಟ್ರನ ಮಗ: “ಕುರುಜಾತನೆನೆ ಕೌರವನಕ್ಕು* (ಮಂಗರಾ. 
೭೮-೨) ; ಬಂತೆ ಕೌರವಜಯಂ ತಮಗೆ ಕ್ಸ ಸಾರ್ದ ಸಮನಂತರದೊಳಾದ 
ಸಾಮ್ರಾಜ್ಯದೊಳ್‌ (ಜೈ ಮಿಭಾ. ೨-೩). ೩. ದುರ್ಯೋಧನ: ಕೌರವನು 
ಮುಂದಅಕಿಯದವಗಡಿಸಿದನು (ಕುವ್ಮಾಉ. ೧೧-೮). ೪, ಒಂದು 
ಹಳ್ಳಿಯ ಹೆಸರು: ಮಾಸವಾಡಿ ನೂಜ ನಾಲ್ವತಕಂ ಶಿರೋಮಣಿ 
ಯೆನಿಸಿದ ದಕ್ಷಿಣ ಐಯಾವಳೆ ಎನಿಪ್ಪ ಕೌರವ ಗ್ರಾಮದೂರೊಡೆಯ 
ಪ್ರಮುಖ್ಯವಾಗಿ (ಸೌಇಇ. 13:-1, ೩೭೨-೩೬೩; 1262). [ಸಂ,] 

ಳೌರವಕೋಷ (ನಾ). ೧. ಪಾಂಡವರ ಮೇಲೆ ಕೌರವರಿಗೆ ಇದ್ದ 
ರೋಷ, ಸಿಟ್ಟು. ೨, (ಆಲಂ) ತಡೆಯಲಾರದ ಕೋಪ; 
ಅತಿಕೋಪ : ನನಗೆ ಒಂದು ಸಾರಿ ಎಲ್ಲರ ಮೇಲೂ ಕೌರವರೋನ 
ಬಂತು.(ಹೊಸಕ್ತಿ, ೧೦೭). (ಕೌರವ 4 ರೋಷ) 


೨.೨೬೯ 


20 


25 


85 


45 


ಳೌಂ 


ಕಿರವ್ಯ (ನಾ). - ಕೌರವ ೨: ಕಾರ ವೃರಿಂದಿಳೆ ನೊಂದುದು 
(ಜೈಮಿಭಾ. ೨-೩೧). (ಸಂ. 

ಕೌರವ್ಯಕೋಳಾಹಳೆ (ನಾ). ಕೌರವರಲ್ಲಿ ತಳಮಳವನ್ನೆಬ್ಬಿಸಿ 
ದವನು; ಭೀಮಸೇನ: ಕೊಲಲಂಜದಂದು ತಜಕಿಸಂದಾನೆನ್ನ 
ಸಂದಗ್ನಿಗಾಹುಸಿ ಮಾಲಕ್ತಿಂ ಗಡಮೆಂದು ಫೂಗ್ಣೊದಜೇದೆಂ ಕಾರವ್ಯ 
ಕೋಳಾಹಳಂ (ಗದಾಯು. ೬-೨೩). 

[ಳೌರವ್ಯ *- ಕೋಳಾಹಳ (- ಕೋಲಾಹಲ)) 

ಕಾರಿ (ನಾ). ಒಂದು ಜಾತಿಯ ಗಿಡ: “ಕೌ[ಪಾಠಾಂ. ಉರಿ ಕುರವಿ 
ಯಕ್ಕು* (ಮಂಗರಾ. ೩೫-೧೪). [?) 

ಕೌರು, "ಕಮಟ್ಕು' ನೋ. 

ಕೌರು "ಕವರ್ಕು' ನೋ. 

ಕೌರು "ಕಮಜ್ಯು' ನೋ. 

ಕೌರುಗಂಫು (ನಾ). ಸುಟ್ಟವಾಸನೆ; ಕಂಟುನಾತ: ಮೂಗು 
ಮುರಿಯಲ* ಬೀಸಿದುದು ಗಾಳಿ ಉರುಗಂಪಂ (ಶ್ರೀರಾಮಾ. ೬೯೯-೨೨). 

(ಕಾರು (೭. ಕಮಜ್ಮು) * ಕಂಪು] 

ಕೌರುವಾಸನೆ (ನಾ). ಜ ಕೌರುಗಂಪು: ಇಲಿ ಅಳಿಲು ಸುಟ್ಟ ಕಾರು 
ವಾಸನೆಯ ಹೊಗೆಯ ನಡುವೆ ಇದ್ದ ಬೈರನ ಕಿವಿಗೂ ಕೇಳಿಸಿತು, . 
ಹೆಗ್ಗಡೆಯ ಅಬ್ಬರೆದ ಕೂಗು (ಮಲೆಮ. ೧೧೩). 

[ಕೌರು (ಲಿ ಕಮಣ್ಮು) * ವಾಸನೆ] 

ಕೌರ್ಜಾಜುಗೆಯ್‌ (ಕ್ರಿ). (?): ಒಂದು ಗದೆಯೊಯ್ಲಿಂಗೆಯೆಂದ 
ಶತಸಾಸಿರಂ ಸಂದರೆಮಲೋಕಕ್ಕೆ ತುಂಡೆರಡು ಸಮಮಾಗಿ ನಿಂದು 
ಡಾಜರ್‌ಸಾವಿರಂ ಕೌರ್ಜಾಜುಗೈದನೋ ಕಾವಹರನೆಂಬಂದದಿ ಹಿಂದು 
ಮುಂದೆಡಬಲದಿ ಕೊಂದನು (ಲಕ್ಷ್ಮಭಾ. ೩-೬-೩೦). [?] 

ಕೌರ್ಮ (ಗು). ೧. ಕೂರ್ಮನಿಗೆ ಸಂಬಂಧಿಸಿದ; ಆಮೆಯ. 
೨. ಕೂರ್ಮಾವತಾರಕ್ಕೆ ಸಂಬಂಧಿಸಿದ. "ಕೌರ್ಮಪುರಾಣ' 
ಪರಾ. &. - ಕೌರ್ಮಪುರಾಣ: ಪರಮ ಶೈನಸ್ಯಂದ ಲೈಂಗ್ಮಾವಿರಳ 
ನಾರದ ಮಕ ಕೌ[ಪಾಠಾಂ. ಕೂ]ರ್ಮಸ್ಫುರಿತ ವಾಮನಗಾರುಡ 
ಬ್ರಹ್ಮಾಂಡ ವಾರಾಹ (ಬಸಪು. ೪೩-೭೬). [ಸಂ. 

ಕೌನಿರ್ಮಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲೊಂದು; 
ಕೂರ್ಮಪುರಾಣ. [ಕಾರ್ಮ + ಪುರಾಣ] 

ಕೌರ್ಯ (ನಾ). (?): ಬಿಕ್ತರದ ಹಾಸಂಗಿಯಂ ಹಾಯ್ಕಿ ಧರ್ಮಪುತ್ರನ 
ಬರಿಸಿ ಕೌರ್ಯದಿಂದ ಚಿತ್ತಾವಧಾನದಿಂದಾಡಯ್ಕ ತಾಂ ಗೆಲಿಪೆ ಉತ್ತಮ 
ಕ್ಷತ್ರಿಯಗೆ ಸೋಕಿಂತು ಪೋಗಲು ದಿನ ಮಕ್ತೆ ಕೇಳೆಂದಾಗ ಶಕುನಿ 
ಬೊಬ್ಬಿಅಸಿದುಬ್ಬಿಸಿದನು (ಲಕ್ಷ್ಮಭಾ. ೨-೩-೪೫). [?] 

ಕೌರ್ವಿಲ್ಲ "ಕರ್ವುವಿಲ್ಲ' ನೋ. 

ಕೌಲ್‌ "ಕೌಲ್ಕು' ನೋ. 

ಕೌಲ, ಕೌಳ (ನಾ). ೧. ಶೈವ ವಾಮಾಚಾರಪದ್ಧತಿಯ ಒಂದು 
ಪಂಗಡ: ಲಕುಲೀಶ - ಪಾಶುಪತರಲ್ಲಿ « . . ಕಾಪಾಲಿಕ, ಕೌಲ ಎಂಬ 
ಆತಿಮಾರ್ಗಿಕಗಳಾದ ಎರಡು ಶಾಖೆಗಳಿದ್ದುವು (ಶೂನ್ಯಕು. ೪). ೨. ಕೌಲ 
ಪಂಗಡಕ್ಕೆ ಸೇರಿದವನು: ಕಾಪಾಲಿಕರನ್ನು ಹೋಲುವ ಮತ್ತೊಂದು 
ಪಂಗಡ ಕೌಲರದು .(ಕಶಾಆ. ೧೫೨). ಕೌಳ: ೨, ಆರ್ಪನಿತಂ 
ಸೇವಿಸಿಯುಂ .ದರ್ಪಾಂಧಕವಾಗಿ ಬಸನಮಂ ಪಾಳಿಸಿಯುಂ ಕೂರ್ಪು 
ವೆಕೆಿಸಿರ್ಪ ಕಾಳರ್ತೊ ರ್ಪರೆ ಸನ್ಮಾರ್ಗದಂದಮಂ ಜೈನರವೋಲ್‌ 
(ಸಮಪ. ೧೪-೬೦) ; ಶೈವರ ಬೀದಿಗೆ ಬಾರದು ವೈಸ್ಮವ ಜೀವರ ಮನೆ 
ಯೊಳಗಾಡದು ಕೌಳರನಾವಾಗಲು ಮಾತಾಡಿಸದು ಗಣೇಶಚರರನೀಕ್ಷಿಸದು 
(ಸಕ್ಸಿಸ. 10, ೧೬). (ಸಂ. 


ಕೌಲಟಿಸೇಯ 


ಕೌಲಟನೇಯ (ನಾ). ಪತಿವ್ರತೆಯಾಗಿದ್ದು ಭಿಕ್ಷೆಗಾಗಿ ಮನೆಮನೆಗೆ! 
ಕಿರುಗುವವಳ ಮಗ: *ಕಾಲಟನೇಯಃ, ಕೌಲಟೇಯಃ- ೨... 
ಪತಿವ್ರತೆಯಾಗಿಯೂ ಭಿಕ್ಬಾರ್ಥವಾಗಿ ಉಪಾದಾನ ಬೇಡುವವಳಾಗಿಯೂ 
ಇರುವವಳ ಮಗನ ಹೆಸರುಗಳು? (ಸಿದ್ಧಾಂತಿ. ೧೫೨). ([ಸಂ.] 

ಕೌಲಟೀಯ (ನಾ).-ಕೌಲಟನೇಯ: “ ಕಾಲಟನೇಯಃ, ಕಾಲಟೀಯಃ | 5 
-೨ ಪತಿವ್ರತೆಯಾಗಿಯೂ ಭಿಕ್ಲಾರ್ಥವಾಗಿ ಉಪಾದಾನ ಬೇಡುವವ 
ಳಾಗಿಯೂ ಇರುವವಳ ಮಗನ ಹೆಸರುಗಳು” (ಸಿದ್ಧಾಂತಿ. ೧೫೨). [ಸೆಂ.] 

ಕೌಲಟೀರ (ನಾ). ಜಾರೆಯ ಮಗ; ಹಾದರಗಿತ್ತಿಯ ಮಗ; 
ಸೂಳೆಯ ಮಗ: *ಬಾಂಧಕಿನೇಯಃ, ಬಂಧುಲಃ, ಅಸತೀಸುತಃ, 
ಕೌಲಟೀಯಃ, ಕೌಲಟೀರಃ - ೫ ಹಾದರಗಿತ್ತಿಯ ಮಗನ ಪೆಸರುಗಳು? 
(ಸಿದ್ಧಾಂತಿ. ೧೫೨). [Aಂ.] 

ಕೌಲವ (ನಾ). [ಜ್ಯೋತಿ] ಏಳು ಚರಕರಣಗಳಲ್ಲೆೊೊಂದು : ಬವ, 
ಬಾಲವ್ಕ ಕೌಲವ, ತೈತುಲ, ಗರಜ, ವಣಜ, ಭದ್ರಗಳೆಂಜೇಳು ಚರ 
ಕರಣಂಗಳುಂ (ವಿವೇಕ. ೩೨೦), [ಸಂ.) 

ಕೌಲಾಚಾರ (ನಾ). (ಶಿವಶಕ್ತಿಗಳಲ್ಲಿ ಶಕ್ತಿಗೆ ಪಾರಮ್ಯವನ್ನು 
ಅಂಗೀಕರಿಸಿ, ಶ್ರೀಚಕ್ರಾದಿಯಂತ್ರಗಳನ್ನು ಸಾಧನಾಕ್ರಮಗಳಿಗೆ 
ಅನುಸಾರವಾಗಿ ಆರಾಧನೆ ಮಾಡುವ) ಒಂದು ಬಗೆಯ ಶಾಕ್ತ 
ಸಂಪ್ರದಾಯ: ಈ ಸಂಪ್ರದಾಯದಲ್ಲಿ ಪರಿಪಾಕಾವಸ್ಥೆಯುಂಟಾದಾಗ 
ಗುರುವು, ಮಂತ್ರ, ಸಾಧಕ ಶಕ್ತಿ-ಇವುಗಳಿಗೆ ಅಭೀದಾನುಸಂಧಾನವುಂಟು, 
ಪಾರಿಭಾಷಿಕವಾಗಿ ಇದನ್ನು "ಉಲಾಚಾರ? ವೆನ್ನುವರು (ಭಾರದ. ೨೨೭). 

[ಕೌಲ + ಆಚಾರ) 

ಕೌಲಿಕೆ, ಕೌಳಿಕ್ಕ (ಗು). ೧. ಕುಲಕ್ಕೆ ಸಂಬಂಧಿಸಿದ ; ದ 
ಯಿಂದ ಬಂದ. (ನಾ). ೨. ಸೋಗುಗಾರ ;ಠಕ್ಕ; ಸಂಪ್ರದಾಯ 
ಬಾಹಿರೆ. ೩. ಜನರ ಆಡಿಕೆ; ವದಂತಿ: *ಕೌಲಿಕ (ಪಾಕಾಂ. ಳಿಕ, 
ಲೀನ]ವೆನೆ ನಾಣ್ಹುಡಿಯದು * (ಮಂಗರಾ. ೨೬-೩); ನೇಮಿರಾಜನ 
ಮರಣದ ಅನುಮಾನದ ಕಾಲಿಕ ಸಿಕ್ಕಿದೊಡನೆ ಭೀಮಾಜಿಯು ವಿಚಾರಣೆ 
ಮಾಡತೊಡಗಿದನು (ವಾಗ್ದೇವಿ. ೨೩೧). ಕೌಳಿಕ್ಕ: ೧, ನೀಟ್ಕ 
ತಾಟ್ಮರದವೊಲಪ್ಪೊಡಲ್‌ ಕಹಳಹಧ್ವನಿ ಕೌಳಿಕನಾದಮಾದಮಾಸುರಕೆರ 

ಮಾಗೆ ಬಂದು ಕನಿದಕ್ತು ಘಟೋತ್ಕಡ ರೌದ್ರ ಸಾಧನಂ(ಪಂಪಭಾ.೧೨-೭). 


13 


20 
23 
$ 


೩. *ಉಳಿಕ[ಪಾಕಾಂ. ಲಿಕ, ಲೀನ)ನೆನೆ ನಾಣ್ಮುಡಿಯದು” (ಮಂಗರಾ. 
೨೬-೩). [ಸಂ.) 

ಕೌಲೀನ (ಗು). ೧. ಉತ್ತಮಕುಲಕ್ಕೆ ಸೇರಿದ; ಒಳ್ಳೆಯ ವಂಶದ. 
(ನಾ). ೨. ಎಕೌಲಿಕ ೨; *ಕೌಲೀನ[ಪಾಳಾಂ. ೪6, ಲಿಕ]ನೆನೆ 
ನಾಣ್ಹುಡಿಯದು* (ಮಂಗರಾ. 3೬-೩). ಷಿ. ಉನ್ನತ ವಂಶ. 
೪. ಲೋಕಾಪವಾದ ; ಅಪಕೀರ್ತಿ. ೫. ಮೃಗ. ೬. ಚಿನ್ನ; 
ಸುವರ್ಣ. ೭. ರೋಗಿ. ೮, ಆಕಳು; ಹಸು. ೯. ಕಪ್ಪಾದುದು. 
೧೦. ಮೃಗ, ಪಕ್ಷಿ ಮತ್ತು ಹಾವುಗಳ ಕಾಳಗ: *ಮೃಗಂ ಕಾಂಚನ 
ವಾದೆಂ ರೋಗಿ ಶುದ್ಧಾನ್ವಯ ಪಶು ಕರಿದಿಂತೈದೆ ಕೌಲೀನಮಕ್ಕುಂ * 


[Xಂ.] 


0 


(ನಾನಾರ. ೭೭). 
ಕೌಲ್ಲು "ಕವಲ್ಮ್‌' ನೋ. 
ಕೌಲ್ಮು, ಕವಲ್ಕು, ಕವುಲು, ಕೌಲ್‌(ನಾ).ಒಪ್ಪಂದ; ಕರಾರು; ಒಡಂ 

ಬಡಿಕೆ: ಅವರಿಗೆ ವಶವರ್ಶಿಯಾಗಿರುವಂತೆ ಒಪ್ಪಿ ಕೌಲು ಮಾಡಿಕೊಂಡನು 

(ಪಾಳೆಗಾ, ೬); ಔರಂಗಜೇಬನು ಹೇಳಿದ ಕೌಲಿನ ಪರತ್ತುಗಳಿಗೆಲ್ಲ ಒಡಂ 

ಬಟ್ಟು ಮೊಗಲ್‌ ಸಾಮ್ರಾಜ್ಮಕ್ಕೆ ಅಂಕಿತನಾಗುವುದರಲ್ಲಿದ್ದನು (ಛತ್ರಶಿ. 

೪೨) ; ೧೭೯೨ರಲ್ಲಿ ಟಿಪ್ಪುವನ್ನು ಬ್ರಿಟಿಷರು . . . ಸೋಲಿಸಿ, ಶ್ರೀರಂಗ 

ಸಟ್ಟಣದಲ್ಲಿ ಒಂದು ಳೌಲನ್ನು ಮಾಡಿಕೊಂಡಿದ್ದರು (ಭಾರದ. ೪೨೫). 


45 


೨೨೭೦ 


© 


ಕೌಶಯ 
| ಕವಲು: (8). ಕವುಲು: ದೇವಂಡನಹಳ್ಳಿ ನಾರಾಯಣಗೌಡನ 
| ಕವಲಿನ ಮೇಲೆಯಿಳಿಶಿ ಬಿಟ್ಟು ಕೊಟದ್ದರಿಂದ (ಹೈದರ, ೩೧). 
ಕೌಲ್‌ : ಅನ್ಕಜೀಶೀಯವೆಂದು ಗುರುತಿಸಲಾಗದ ಶಬ್ದಗಳೆಂದರೆ .. , 
ಇನಾಮ್‌, ಕೌಲ್‌, ಬಾಬ್‌. ,.. . ಇತ್ಮಾದಿ (ಭಾಷಾಶಾ. ೧೬೬). 
ಕೌಲುಕಟ್ಟಿಸು- (ದೇವರಿಗೆ ಅಥವಾ ಭೂತಕ್ಕೆ) ಹರಕೆ ಹೊತ್ತು 
ಕೊಳ್ಳು; ದೈವಚಿತ್ತವನ್ನು ನಿರೀಕ್ಷಿಸು: ಕೃಷ್ಣದೇವರಾಯನು ವಿಜಯ 
ನಗರದಲ್ಲಿ ಕಟ್ಟಿಸುತ್ತಿದ್ದ ಕೆರೆಯ ಒಡ್ಡು ಒಡೆದುಹೋಗುತ್ತಿದ್ದುದರಿಂದ 
ದೇವರಿಗೆ ಕೌಲು ಕಟ್ಟಿಸಿ, ೬೦ ಜನ ಸ್ತ್ರೀಪುರುಷರನ್ನೂ ಕುದುರೆ ಕೋಣ 
ಗಳನ್ನೂ ಬಲಿಕೊಟ್ಟನಂತೆ (ವಿಜಸಾ. ೭೯). ಳೌಲುಬೇಡು - ಹರಕೆ 
ಯನ್ನು ಕೇಳು; ಒಳ್ಳೊಳ್ಳೆ ದೇವರು ಉಳ್ಳಾಡಿ ಹೋಗುವಾಗ ಕಳ್ಳಿ 
ಒಳಗಿನ ದೇವರು ಕೌಲುಬೇಡಿತು (ಗಾದೆ). [-ಅರ. ಮರಾ. ಕಾಲ) 
ಕೌಲುಕರಾರು, ಕವುಲುಕರಾರು (ನಾ). ಒಪ್ಪಂದದ ಪತ್ರ ; ಕರಾರು 
ಪತ್ರ: ನಯಭಯದಿಂದ ಕೌಲುಕರಾರುಮಾಡಿ (ರಾಜೇಂದ್ರ. ೧೭). 
ಕವುಲುಕೆರಾರು : ಅವರಿಗೆ ಕವುಲುಕರಾರಿನಿಂದ ಈ ಕಡೆಗೆ ತಿರುಗಿಸಿ 
ಕೊಂಡು (ಉಾಜೇಂದ್ರ. ೩೯). [ಕೌಲ್ಲು +೬ ಕರಾರು; (ಆ ಕರಾರ)) 
ಕೌಲೆ "ಕವಿಲ್ಕೆ' ನೋ. 
| ಕೌಲಿತ್ತು "ಕವಲೆತ್ತು' ನೋ. 
| ಕೌಲೇಯ, ಕೌಳೇಯ (ಗು). ೧. ಉತ್ತಮಕುಲದಲ್ಲಿ ಜನಿಸಿದ; 
| ಒಳ್ಳೆಯ ವಂಶದಲ್ಲಿ ಹುಟ್ಟದ. ೨. ಕುಲಕ್ಕೆ ಸೇರಿದ; ಕುಟುಂಬಕ್ಕೆ 
ಸಂಬಂಧಪಟ್ಟಿ. (ನಾ). ೩. ಬೇಟಿಯ ನಾಯಿ : ಕೋಲಂ ಬೀಸುಕೆ 
ಶೀಳಿಡುತಾಲಿಸುತತ್ತಿ ತ್ರ ಮಾಕ್ಷಿಸುತೆ ಕೆಕ್ಕುತೆ ಪೇರ್ಗಾಲಡ್ಡ ಮೊಡ್ಡಿನಿಲುಕೆಂ 
ಕೌಲೇಯಮನಲ್ಲಿ ಕರೆಯುತಂ ನಡೆತಂದಂ (ವೃಷವಿ. ೧೧-೬೩). 
ಕೌಳೇಯ. "ಕೌಳೇಯ ಕುಟುಂಬಿನಿ' ಪರಾ. [ಸಂ.] 
| ಕೌಲೇಯಕ, ಕೌಳೇಯಕ (ಗು). ೧. ಸತ್ಯುಲದಲ್ಲಿ ಹುಟ್ಟಿದ. 
| ೨. ಕುಟುಂಬಕ್ಕೆ ಸಂಬಂಧಪಟ್ಟಿ. (ನಾ). ೩. ನಾಯಿ ; ಶುನಕ: 
| ನಶರಭವನು ಳೌಲೇಯಕನು ಕಂಡಿರಲಳುಕಲದ ಶರಭವಾಗಿಯೆ ಮಾಡಿ 
| 


ಗೆಲಿಸಿದನು (ತಿಮ್ಮಶಾಂ. ೪-೪೬). ಕೌಳೇಯೆಕ : ೩. *ಉೌ[ಪಾಕಾಂ. 
ಕೋ]ಳೇಯಕಂ ರಾತ್ರಿಜಾಗರಂ . . . ಕುಕ್ಕುರಂ ಭಸಕಮಾ ಶುನಕ 
ಮೆಂದೆನಲು ನಾಯೆನಿಕ್ಕುಂ* (ಮಂಗರಾ. ೫೫-೮). "ಕೌಳೇಯಕ 
ತತಿ ಪರಾ. [ಸಂ.] 

ಕೌಲೇಯಕಿ (ನಾ). ಹೆಣ್ಣುನಾಯಿ : ದೈಪ್ರಕೌಲೇಯಕೀ ಬಾಧಾ 
ಕಾರಕಮಾಗಲಾಗದು (ಅಪ್ರಶ. ೫೯). ([ಸಂ. ಕೌಲೇಯಕೀ) 

ಕೌಲ್ಮಾರ (ನಾ). “ಪ್ರತ್ಯೇಕ ಕರಾರು ಪತ್ರದ ಮೇಲೆ ಜಮಾನನ್ನು 
ಪಡಕೊಂಡ ರೈತ” (ಮೈಗೆಜಿ. 1೪, ೭೭೬). 

[ಕೌಲ್‌ (ಆ ಕೌಲ್ಕು) + -ದಾರೈ) 

ಕೌವರಿ "ಕವ್ವಕಿ' ನೋ. 

ಕೌವರೆ "ಕವ್ವರೆ' ನೋ. 

ಕೌವರೆಗೊಳ್‌ "ಆವ್ವಕೆಗೊಳ್‌' ನೋ. 

ಕೌವುಲೆ "ಕವಲ್ಕೆ' ನೋ. 

ಕೌವೇರ (ಗು). ೧. ಕುಬೇರನಿಗೆ ಸಂಬಂಧಪಟ್ಟ. (ನಾ). ೨. ಒಂದು 
ಜಾತಿಯ ಗಿಡ ; ಪುಷ್ಕರಮೂಲ. [ಸಂ.] 

ಕೌನೇರಿ (ನಾ). ಕುಬೇರನ ದಿಕ್ಕು; ಉತ್ತರ; ಬಡಗಲು. 

[ಸೆಂ. ಕೌವೇರೀ) 

ಕೌಶಯ (ನಾ). ದರ್ಭೆಗೆ ಸಂಬಂಧಿಸಿದ್ದು; ದರ್ಭಾಸ್ತ್ರ(?): 
ಪಾಶುಪತ ಬಾಣ ತಾಕಿ ಸಾಯದವನೀಗ ಕ್ಪುದ್ರ ಕೌಶಯದಿಂ 
ಸತ್ತನೆಂದಾಡಿದರೇನು (ಭಕ್ತಿಸ. 1೪, ೪೪). [ಆ ಸಂ. ಕುಕಯ] 


ಕೌಶಲ ೨೨೬೧ ಕೌಸಲೇಯ 


ಕೌಶಲ (ನಾ). ೧. ಜಾಣತನ; ಚದುರು: ಗಣಿಸುವುದವನಂವೆಯ | | ಕೌಶಿಕಗುಪ್ತ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸೈಂಧನಿ, 


ಕೌಶಲಗಳ (ಪಾಠಾಂ. ಮಿಗೆಲೀಲೆಯ] ಗುಣಿಸುವುದವನ ಗುಣಗಳ ಪಂಚಮ, ಸಾಡವ, ದೇನಗುಪ್ತ, ಗಾಂಧಾರಗುಪ್ತ, ಕೌಶಿಕಗುಪ್ತ, 
(ಹದಿಬ. ೩-೪೩); ಧನುರ್ವಿದ್ಮಾಕೌಶಲದಲ್ಲಿಯೂ ಪರಾಕ್ರಮ ಉಪಾಂಗವೆಂಬೆಂಟುರಾಗಂಗಳುಂ ಸಟ್‌ಸ್ವರ ಜಾತೀಯಂಗಳು 
ದಲ್ಲಿಯೂ ಅರ್ಜುನನಿಗೆ ಸಮಾನನಾದ ಏಕಲವ್ಯನು (ಕೃವಾಸ. ೬೪). | | (ವಿವೇಕ. ೨೩೩). [ಕೌಶಿಕ4 ಗುಪ್ತ) 

೨. ಕ್ಷೇಮ; ಸುಖ; ಒಳ್ಳೆಯ ಸ್ಥಿತಿ; ಯೋಗಕ್ಷೇಮ. ([ಸಂ.) |5 |ಕೌಶಿಕದರ್ಭೆ (ಸಾ). ದರ್ಭೆಹುಲ್ಲಿನಲ್ಲಿ ಒಂದು ಬಗೆ; ಉದ್ದವಾಗಿ 


ವನ್ನು ಪ್ರದರ್ಶಿಸು: ತೋರಹತ್ತಂ ಶಿರೋವಳಯಂ ಬಾಹುಕಳಂ ಬೇರು... ಉಶಿಕದರ್ಭೆಯ ಬೇರು... ಚೂರ್ಣಿಸಿ ಉದಯದಲ್ಲಿ 
ಚಮಕ್ಕರಿಸೆ ನಾನಾ ಕೌಶಲಂದೋಜಃದರ್‌ (ಶಬಶಂ. ೪-೭೫). | ಸೇವಿಸೆ ಕಬ್ಲುಕಟ್ಟು ಪರಿಹಾರ (ಸಕವೈ. ೩೬೯). [ಕೌಶಿಕ ದರ್ಭೆ) 
[ಕೌಶಲ ತೋಯ್ಕು (೮ ತೋಜ್‌)] ಕೌಶಿಕಬ್ರಜ (ನಾ). ಗೂಬೆಗಳ ಗುಂಪು; ಘೂಕಸಮೂಹ : ಜಗತೀ 


ಕೌಶಲಂದೋಹಖು (ಕ್ರಿ). ಜಾಣತನವನ್ನು ತೋಕಶಸು; pis ಬೆಳೆಯುವ ದರ್ಭೆ; ವಿಶ್ವಾಮಿತ್ರ ದರ್ಭೆ: ಕೊಳ್ಳಿಬೇರು, ಔಡಲದ 
| 
| 


ಕೌಶಲಮಯ (ಗು). ದಕ್ಷತೆಯಿಂದ ಕೂಡಿದ; ಜಾಣತನ ತುಂಬಿದ; |10, ಕಂಟಕ ಕಾಶಿಕಬ್ರಜಮಡಂಗಲ್‌ ... ಒಗೆದಂ ಶೇಜನುನಪ್ಪುಕೆಯ್ದ್ಜು 
ಚಮತ್ಕಾರಯುಕ್ತವಾದ: ಜನರು ಪ್ರಪಂಚದ ರಚನೆಯು ಅಪೂರ್ವವೂ ವಿನಯಾದಿತ್ಯ (ಎಕ. 11, ಚನ್ನಗಿ. ೭೨-೭ ; 1220). (ಕೌಶಿಕ + ಬ್ರಜ] 
ಕೌಶಲಮಯವೂ ಆದುದೆಂದು ಹೇಳುವರು (ಕಪಾಕುಂ. ೧೨೨). [ಸಂ.]. | ಕೌಶಿಕಸಗೋತ್ಸ (ನಾ). ಕೌಶಿಕನು ಮೂಲಪುರುಷನಾಗಿರುವ 
ಕೌಶಲ್ಯ (ನಾ). ೧. ಕೌಶಲ ೧: ಕವಿತ್ವದ ಬಲ್ಲತನದಲ್ಲಿ ಬ್ರಹ್ಮನೆ 


ಗೋತ್ರ; ವಿಶ್ವಾಮಿತ್ರಗೋತ್ರ: ನನಗೆ ಉತ್ತರ ದಿಕ್ಕಿನಲ್ಲಿ 
ಕರ್ತೃ ಕ್ರಿಯಾ ಕೌಶಲೃವುಳ್ಳವಂ ಸ್ತುತಿಮಾಡಲ್ತಕ್ಕವಂ (ಶಮದ. ಕಿ. | ಉದ್ಯಾಮಕಗ್ರಾಮದಲ್ಲಿ ವಾಸಮಾಡುವ ಕೌಶಿಕಸಗೋತ್ರದ ಯಜ್ಞ 
೨೫೧ ಟೀಕೆ); ಪೀಠಿಕೆ ಹಾಕುವಾಗ ಉಪಾಧ್ಯಾಯರ ಕಾಶಲ್ಮ ಬಹು | 18 ಬಂಧುನೆಂಬ ಸೋದರಮಾವನಿದ್ದಾನೆ (ಬಾಲಪ್ರ. 1, ೯೨೭). 
ಮಟ್ಟಗೆ ಗೊತ್ತಾಗಿ ಹೋಗುತ್ತದೆ (ಶಿಕ್ಷದ. ೨೨೩). ೨. - ಕೌಶಲ ೨: 


[ಕೌಶಿಕ + ಸಗೋತ್ರ] 
*ಕುಸಲಂ ಕೌಶಲ್ಯಂ” (ಚತುನಿ. 11, ೧೧೯). ೩. ಜ್ಞಾನ; ಕೌಶಿಕಾಧೃರ (ನಾ). ವಿಶ್ವಾಮಿತ್ರನು ಮಾಡಿದ ಯಜ್ಞ, 
ತಿಳುವಳಿಕೆ (?): "ಯೋಗಃ ಕರ್ಮಸುಕಶಲಂ'- ಕರ್ಮಕೌಶಲ್ಯವೇ 


ಯಾಗ : ಕೌಶಿಕಾಧ್ವರ ರೆಕ್ಟ ಇೌಸ್ತುಭವಕ್ಷ ಲಕ್ಷ್ಮೀಶ ರಕ್ತಿಪುದನ್ನ 
ಯೋಗ. ಇಲ್ಲಿ ಕೌಶಲ್ಯಶಬ್ದಕ್ಕೆ ಅರ್ಥ ಬೌದ್ಮಿಕವಾದ ಜಾಣತನವೆಂದಲ್ಲ; ನೊಲಿದು (ಶತಸಾಂ. ೬೧-೨). [ಕೌಶಿಕ * ಅಧ್ವರ) 
ಜ್ಞಾನ ಎಂದು (ಭಾರದ. ೧೧೮). [ಸಂ.] 


ಕೌಶಿಕ (ನಾ). [ಸಂಗೀತ] ರಾಗದ ಜಾತಿಗಳಲ್ಲೊಂದು : ಅವುಗಳಲ್ಲಿ 
ಕೌಶಲ್ಯಾರ್ಥಿ (ನಾ). ಕೆಲಸದಲ್ಲಿ ನಿಪುಣತೆಯನ್ನು ಅಪೇಕ್ತಿಸು ಸಡ್ಜಗ್ರಾಮ, ಸುಧ ಮಗ್ರಾಮ, ಗೌಡ, ಪಂಡಮಸಾಧಾರಣ, ಕಾಶಿಿ, 
ವವನು: “ಒಂದು ಕಸಬಿನಲ್ಲಿ ತನ್ನ ಕಾರ್ಯಕಾರಲವನ್ನು ಅಭಿವೃದ್ಧಿ ಮಾಳವಕಾಶಿ* ಯೆಂದಾರು ಕುದ್ಧಜಾತಿಯಿಂದಾದ ರಾಗಂಗಳು 
ಪಡಿಸಿಕೊಳ್ಳುವುದಕ್ಕಾಗಿ ಕೂಲಿಯಿಲ್ಲದೆಯೋ ಕಡಿಮೆ ಕೂಲಿಗೋ ಕೆಲಸ (ವಿವೇಕ. ೨೩೫). (ಸಂ. ಕಾಶಿಕೀ) 
ಮಾಡುವವನು ; ಕೌಶಲ್ಮಾರ್ಥಿ ೫ (Improver. ಇಂಕನಿ). ಕ್‌ಶಿಕೆ (ನಾ). ೧. ಕುಡಿಯುವ ಪಾತ್ರೆ; ಪಾನಪಾತ್ರೆ; ಚಷಕ: 
(ಸಂ, ಕೌಶಲ್ಯಾರ್ಥಿನ್‌) 2] *ಕಳಸಿಗೆ ಳೌಸಿಕೆ ಮಲ್ಲಿಕೆಯೆನಿಕ್ಕು? (ಮಂಗರಾ. ೬೨-೨೩). ೨. ಒಂದು 
ಕೌಶಿಕ (ನಾ). ೧. ಕುಶಿಕವಂಶದವನು; ವಿಶ್ವಾಮಿತ್ರ: ಮನದಲಿ! ನದಿಯ ಹೆಸರು; ಗಂಗಾನದಿಯ ಒಂದು ಉಪನದಿ; ಕೋಸಿ 
ತನ್ನ ಗುರು ಕೌಶಿಕನ ನೆನೆವುತ ... ಬಾಣವ ಬಿಟ್ಟ ಸೌಮಿತ್ರಿ | ನದಿ: ಇಭ ಶರಭ ಶಾರ್ದೂಲ ಹರಿಸೈಂಭ ಕುರಂಗ ವರಾಹಸೇವಿತದಭಿ 
(ಕೌಶಿರಾ. ೩೬-೭೩); ಭಾಳನೇತ್ರಂಗೆ ತಾಂ ಸದೃಶನೀ ಕೌಶಿಕಂ, ನವದ ಕಾನನವ ಕಳಿದೈದಿದರು ಉಶಿಕೆಯ (ತೊರರಾ, ೧-೧೨-೪). 
(ಶ್ರೀರಾಮಾ. ೩೦-೭೨). ೨. ಗೂಬೆ; ಘೂಕ: *ಕೌಶಿಕಮುಲೂಕಮೆನೆ ೩. ಕೋಶದಲ್ಲಿ ನೈಪುಣ್ಯಹೊಂದಿರುವಿಕೆ : ಸಾತ್ವಿಕಿಯೊಳ್‌ ಸರಸಂ 
ಗೂಗೆಯಕ್ಕು 0? (ಮಂಗರಾ, ೫೦-೪); ಅರಮನೆಯ ಶಿಖರೆದಲಿ ಕೌಶಿಕ | $0 ಬಡೆದು ಕೌಶಿಕೆಯೊಳ್‌ ಪಜ್ಞಳಂಬೆತ್ತು [ನಾಳಾಂ. ಸಾತ್ವತಿಯೊಳ್‌ 
ನೆರೆದು ಕೂಗಲು (ಕೌಶಿರಾ. ೧೪-೪) ; ನಿಗುರುತಿದೆ ಚಿಗುರುತಿದೆ ನಾಲಗೆ ಪಜ್ಜಳಂಬೆತ್ತು]) ಸಾಮರ್ಥ್ಯಮನೊಳಕೊಂಡು ಕುಳ್ಳಿರ್ಪ ಗಮಕಿಗಳೆ 
ಪರಸಿಂದೆಗೆ ಮಹೇಶ ಭಜನೆಗದೇಕೋ ಹಗಲುಳಾಶಿಕನವೊಲು ಬಾಯ್ಡೆಗೆ| | ತಂಡದೊಳಂ (೧೦, ೨-೧೦೬ ವ). [ಸಂ. ಕೌಶಿಕಾ] 
ಯದು ನೋಡಾ (ಕಂಕಕಂ. ೫). ೩. ಇಂದ್ರ: “ಸ್ವರಾಡ್ವಾಸವಂ |' ein (ನಾ). ಖುಗ್ವೇದಕ್ಕೆ ಸೇರಿದ ಒಂದು ಉಪನಿಷತ್ತಿನ 
ಬಿಡೌಜಂ ಕೌಶಿಕಂ., . . ಸುತಾಮನಕ್ಕುಂ* (ಮಂಗರಾ. ೧೨-೧). | | ಹೆಸರು: ಬೃಹದಾರಣ್ಕಕ ... ಕೌಶೀತಕೀ, ಮಾಂಡೂಕ್ಯ, ಮುದ್ಗಲ, 
೨,೩: ಗುರುಗೋತ್ರ ಶತ್ರುವಣವಲ್ಲದ ಕೌಶಿಕನಬ್ಲದಿಂದ್ರನೆಂಬುದು|43, ಮುಂಡಕ ಮೊದಲಾದುವೇ ಶತೋಪನಿಷತ್ತುಗಳು (ವಿವೇಕ, ೪). 
* * ಧರೆ ದುಮ್ಮನನಾಗದೇವನಾ (ಎಕ. ೪, ಅರಸೀ.೩೮-೩೦; 12ನೆಯ ಶತ). [ಸಂ. ಕೌಶೀತ 4] 
೪. ಒಂದು ಬಗೆಯ ಮರ; ಗುಗ್ಗುಳ: *ಗುಗ್ಗುಳಂ ಮಹಿಪಾಕ್ಷಿ | ಕೌಶೇಯ (ನಾ). ೧. ಕೋಶದಿಂದ (ರೇಷ್ಮೆಹುಳುವಿನ ಗೂಡಿನಿಂದ) 
ಕೌಶಿಕಾಖ್ಮಂ* (ಮಂಗರಾ. ೪೩-೪೨). ೫. ಹಾವುಗಳನ್ನು ಹಿಡಿದು, | ಬಂದದ್ದು; ರೇಷ್ಮೆನೂಲು. ೨. ರೇಷ್ಮೆಯ ಬಟ್ಟಿ ; ಪೀತಾಂಬರ: 
ಆಡಿಸುವವನು; ಹಾವಾಡಿಗ. ೬. ಅದ್ಭುತ; ಆಶ್ಚರ್ಯ. | ಗಂಗಾಜಳಪವಿಶ್ರೀಕೃತಗಾತ್ರಮಂ ಕೌಶೇಯ [ಪಾಳಾಂ, ಕ್ಸ್‌ ಮಾಂಬರ] 
೭. ಹಾವಿನ ಮುಖ ಅಥವಾ ಬಾಯಿ. 6. ರೇಷ್ಮ ಬಟ್ಟಿ: ಅಲ್ಲಿಯ <a! ಪರಿಧಾನನುಮಾಗಿರ್ದ ಮಾನನಿಧಾನನಂ ತಂದು (ಜಂಸಭಾ. ೧೪-೪೭ ವ); 
ಅಂಗಡಿಗಳಲ್ಲಿ ಕೌಶಿಕ, ಕೌಟುಂಬರ ಮೊದಲಾದ ನಾನಾ ವಿಧದ ವಸ್ತ್ರಗಳು | ಇವರ ಉಡುಪುಗಳನ್ನು ಕೌಶೇಯ, ಕ್ಸೌಮ, ಕಂಬಳ ಮತ್ತು ಕರಾಳ 
ತುಂಬಿತ್ತು (ಬುದ್ಧಪ. ೧೬ ಮಿಲಿಂದ). ೯. ಚಂದ್ರ; ತಿಂಗಳು: “ಇಂದ್ರ; | ಎಂದು ನಾಲ್ಕು ತರಹ ಬಟ್ಟೆಗಳಿಂದ ಮಾಡಿರುತ್ತಾರೆ (ಪ್ರವಾಇ. 
ನೊಳು ಗೂಗೆಯೊಳು ಗುಗ್ಗುಳದೊಳಾರುಷಿಯೊಳೊಂದಿ ಕೌಶಿಕಮಕ್ಕು? | | 1, ೧೯೮). [ಸಂ.] 
(ಮಂಗರಾ. ೧೯೯-೪೭); “ಚಂದ್ರಂಗಮದ್ಳುತಕೆ ಮುನೀಂದ್ರಂಗಂ | ಕೌಸಲೇಯ (ನಾ). ಕೌಸಲ್ಯೆಯ ಮಗ; ರಾಮ: ಈ ಯಮಳರಂ 
ಗುಗ್ಗುಳಕ್ಕೆ ಹಾವಡಿಗಗೆ ನಾಗೇಂದ್ರಮುಖಕ್ಕಾ ಗೂಗೆಗೆ ಇಂದ್ರಂಗೀ ಆ ಪರಿಗ್ರಹಿಸೆಂದೊಡಾ ಕೌಸಲೇಯನತಿ ಧನ್ಯರಾವೆಂದು ವಾಲ್ಮೀಕಿಯಂ 


ಕ 
ಯೆಂಟು ನಾಮ ಕೌಶಿಕ ಶಬ್ದಂ? (ನಾನಾಕಂ. ೨೪). [ಸಂ.) | ಪ್ರಿಯೋಕ್ತಿಯಿಂದೆ ಕೊಂಡಾಡಿ (ಜೈಮಿಭಾ. ೨೧-೬೦). ಸಂ.) 


1 


20 


ಕೌಸಲ್ಯ 


ಕೌಸಲ್ಯ (ನಾ). ಜಾಣ್ಮೆ; ನೈಪುಣ್ಯ: ಪಾಪಿಯ ಕೂಸಿನಂತೋಪರೆನು | 
ಶಿನುತಿರ್ಪ ಈ ಪರಿಯ ಸತಿಯ ಕೌಸಲ್ಕದೊಳು ಬೀಳ್ವ ಹಾಜಗೆಲ್ಲಿ ಯರು | 
ಸುಕೃತವು (ಗುರುದೋ. ೧೦೪-೧೦). [೮ ಸಂ. ಕೌಶಲ) 

ಕೌಸಾಳ (ಕಂಸಾಳ' ನೋ. 

ಕೌಸಿಕ (ನಾ). ೧. “ಮಲ್ಲಿಗೆ” 3. "ಗುಗ್ಗುಳ? (ಸಿರಿಕೋ. ೧೪೪). 

[ಆ ಸಂ. ಕೌಶಿಕ] 

ಕೌಸೀದ್ಯ (ನಾ). ೧. ಮೈಗಳ್ಳತನ; ಆಲಸ್ಯ. ೨. ಸಾಲಕೊಟ್ಟು 
ಬಡ್ಡಿಯನ್ನು ಸಂಪಾದಿಸುವ ವೃತ್ತಿ; ಬಡ್ಡಿಯ ಹಣದಿಂದ ಜೀವನ 
ನಡೆಸುವುದು. [ಸಂ.] 

ಕೌಸುಂಭೆ (ಗು). ೧. ಕುಸುಬೆ ಗಿಡಕ್ಕೆ ಸಂಬಂಧಿಸಿದ. (ನಾ). 
೨. ಕುಸುಬೆ ಹೂವು: ರುಚಿರ ತಾಂಬೂಲಾರುಣಾಧರೆ ಮರೀಚಿಯಿಂ 
ಕೌಸುಂಭ ಶುಂಭದ್ದುಕೂಲ ಕಲಿತಾಂಗದಿಂ 
ಆಶಾಂಗನಾ ಕೌಸುಂಭಾರಕ್ಟೋತ್ತರೀಯೆಂ ಮಸಗಿತು... ಸಾಂಧ್ಯರುಚಿ 
(ಚಕವಿ. ೬-6). ೩. ಕುಸುಬೆಹೂವಿನ ಬಣ್ಣ; ಆರಕ್ತವರ್ಣ. 
"ಕೌಸುಂಭಾಂಬರ' ಪರಾ. [ಸಂ.] 

ಕೌಸುಂಭರಾಗ (ನಾ). ಕುಸುಬೆಹೂವಿನ ಕೆಂಪು ಬಣ್ಣ; ಆರಕ್ತ 
ವರ್ಣ: ಕೌಸುಂಭರಾಗ ರಮಣೀಯಮಾಯ್ತು ಸಂಧ್ಯಾರಾಗಂ 
(ಆದಿಪು: ೧೨-೪). [ಕೌಸುಂಧ + ರಾಗ] 

ಕೌಸುಂಭಾಂಬರ (ನಾ). ಕುಸುಬೆ ಹೂವಿನ ಬಣ್ಣದ ಬಟ್ಟಿ: ಗಾಳಿಗೆ 
ಮಾಜಕೊಡ್ಡಿ ಪೋಪ ಪತಾಕೆಯ ಕಾಸುಂಭಾಂಬರದಂತಿರೆ ಮನಂ 
ಏಿಂದುಚ್‌ಯೆ (ರಾಮಾಶ್ವ. ೩೯-೧೨). [ಕೌಸುಂಭ * ಅಂಬರ] 

ಕೌಸುಮ (ಗು). ೧. ಕುಸುಮಕ್ಕೆ ಸೇರಿದ ; ಹೂವಿಗೆ ಸಂಬಂಧಪಟ್ಟ. 
೨. ಪುಷ್ಪುಸಮೃದ್ಧ ವಾದ; ಹೂಗಳಿಂದ ತುಂಬಿದ. ೩. ಹೂವಿನಿಂದ 
ತಯಾರಿಸಿದ: ಕೌಸುಮ ತಾಲವೃಂತ ಪವನ ವ್ಯಸ್ತಾಳಕಂ ... 
ನಿದಾಘದೊಳೆ ಕಣ್ಣಿಂಬಾಯ್ತು ಕಾಂತಾಜನಂ (ಕಾಜ ಶೇ. ೫-೪೭). 
(ನಾ). ೪. ಹೂವು; ಪುಷ್ಪ: ಗಿರೀಶನ ಪೂಜಿಸುತೊಂದು ವಾಸರೋ 
ದಯದರ್ಡ್ಪನಾಸಮಯದೊಳೊಂದು ಕೌಸುಮ ನಾಸ್ತಿಯಾಗಿ [ಪಾಠಾಂ. 
ಲೇಸಪ್ಪ ಕುಸುಮ ಕುಂದಿರಲು] ರಲು (ಭೈರವೇ. ೧-೩೧೭). ೫. ಮಕ 
ರಂದ; ಬಂಡು: “ಇ9ಸುಮಂ - ಬಂಡು” (ಧನಂನಿ. ೧೫೦). [ಸಂ.] 

ಕೌಸೃತಿಕ (ನಾ). ೧. ಐಂದ್ರಜಾಲಿಕ; ಮಾಯಾವಿ. ೨. ಮೋಸ 
ಗಾರ; ವಂಚಕ. " [ಸಂ.) 

ಕೌಸ್ತುಭೆ (ನಾ). ೧. ವಿಷ್ಣುವಿನ ಎದೆಯನ್ನು ಅಲಂಕರಿಸಿರುವ 
ಒಂದು ರತ್ನ: ಶ್ರೀತಳ್ತುರೆದೊಳ್‌ ಕೌಸ್ತುಭಜಾತದ್ಮುಶಿ ಬಳಸಿ ಕಾಂಡ 
ಪಟದಂತಿರೆ (ಕವಿರಾ. ೧-೧); ಶ್ರೀರಮಣಂ ಪುಟ್ಟರೆ, » :ರಾರಾಜಿಸಿದತ್ತು | 
ಕೌಸ್ತುಭಂ ಪೇರುರದೊಳ್‌ (ಜಗವಿ. ೩-೧). ೨. ದೇವಸ್ಥಾನದ ವಿಗ್ರಹ 
ಗಳ ಮತ್ತು ಉತ್ಸವಮೂರ್ತಿಗಳ ಎದೆಗೆ ತೊಡಿಸುವ ಒಂದು 
ವಿಧವಾದ ಆಭರಣ: ಪ್ರತಿಮೆಗಳಿಗೆ ಆಭರಣಗಳೂ ಹೇಳಲ್ಪಟ್ಟಿವೆ. 
ಮುಖ್ಯವಾದ ಅಭರಣಗಳು - ಕೌಸ್ತುಭ, ಕುಂಡಲ, ಕಿರೀಟ... 
ಮುಂತಾದುವು (ಭಾರದ. ೫೧೬). (ಸೆಂ. 

ಕೌಸ್ತುಭದ್ಯುತಿ (ನಾ). ಕೌಸ್ತುಭ ರತ್ನದ ಕಾಂತಿ, ಪ್ರಭೆ: 
ಶ್ರೀರಾಮಾನಟಿ ಕೌಸ್ತುಭದ್ಮುತ ಕಿರತ್ಪುಪ್ಪಾಂಜಲಿಕ್ಷೇಪವಕ್ಷೋರೆಂಗ 
ಸ್ಥಿತೆಯಾದೆ... ಕೃಷ್ಣನೆಮಗೀಗಾನಂದಸಂದೋಹಮಂ (ಜಗವಿ. ೧-೧). 

[ಕೌಸ್ತುಭ * ದ್ಯುತಿ] 
ಕೌಸ್ತುಭೆಮಣಿ (ನಾ). ಕೌಸ್ತುಭ ರತ್ನ: ಅಬ್ಬನೇತ್ರಂ.. 


(ಕಾಡಂಉ. ೨೭೧); 


. ಕ್ಷೀರ 


ಪಿ೨೭೨ 


20 


25 


90 


ವಾರಾಶಿಯಿಂ ವಿಶ್ರುತಲಕ್ಷ್ಮಿದೇವಿಯಂ ಕೌಸ್ತುಭಮಣಿಸಹಿತಂ ಕೊಂಡಂ|45 


(ಪುಷ್ಪಘು. ೧-೭೨). [ಕೌಸ್ತುಭ * ಮಣಿ) 


ಕೌಳುಡೆ 


ಕೌಸ್ತುಭವಕ್ಷ (ನಾ). ಕೌಸ್ತುಭ ರತ್ನವನ್ನು ಎದೆಯಮೇಲೆ 
ಧರಿಸಿದವನು; ವಿಷ್ಣು: *ಸ್ತುಭವಕ್ಷ ಲಕ್ಷ್ಮೀಶ ರಕ್ಷಿಫುದೆನ್ನಂ 
(ಕತಸಾಂ. ೬೧-೨). [ಳಾಸ್ತುಭ ವಕ್ಷ) 

ಕೌಹುರ (ನಾ). (?): ಆ ಹಿರಣ್ಮಕನುರವ ಬಗಿದಾ ಜೋಹವಳಿಯದ 
ಮುನ್ನ ವುಗುರಿನ ಕೌಹುರದ ಕಡುಹಾರದಗ್ಗದ ಮಂತ್ರರಾಜನನು ಆಹ 
ವಾಂಗಣಕೈದಿಬರೆ ಕಡು ಕೌಹುರದಿ ಕೈಲಾಸವಾಸಿಯ ದೂಹಿಸದೆ ಕೋಷ 
ದಲಿ ಮದನನ ದಹಿಸಿದಂದದಲಿ (ಸಂಭಪ. ೯-೫). (2) 

ಕೌಳ "ಕಾಲ' ನೋ. 

ಕೌಳಾಚಾರ್ಯ (ನಾ). "ಕೌಲ' ಎಂಬ ಶಾಕ್ಕಪಂಥದವರ 
ಆಚಾರ್ಯ, ಗುರು: ದೇವರ್ತಳಾದರೆಲ್ಲಂ ಸೇವಿಸುವರ್‌ ಮಿಕ್ಕರೀಗ 
ಕೌಳಾಚಾರ್ಯರ್‌ ಸೇವಿಪರೆಂದೊಡೆ ಮದ್ಯಮನೇವೊಗಟ್ಟುದೊ 
ದೂಷಿಸಲ್ಕೆ ಸಲ್ಲದನೆಂಬರ್‌ (ಸಮಪ. ೧೪-೫೬). 
[ಕೌಳ (ಎ ಕೌಲ) + ಆಚಾರ್ಯ] 

ಕೌಳಿಿ (ನಾ). ಬೇಟಿಯ ನಾಯಿ: ಭಾಳಲೋಚನ: ಭಕ್ತರಾಲಯದಿ 
ಸೇವಿಸದೆ ಉಾಳಿಯಾದುದನೊರೆವೆ (ಪ್ರೌಢರಾ. ೧೯-೧೩). 

[€. ಕೌಳೇಯ) 

ಕೌಳ್ಳಿ "ಕಟವೆ' ನೋ. 

ಉೌಳಿಕೃ, ಕವಳೀಕ (ನಾ). ೧. ಮಾಂಸದ ವ್ಯಾಪಾರಿ; ಕಟುಕ ; 

: ಕಸಾಯಿಗಾರ : “ವೈತಂಸಿಕಂ ಕೌಳಿಕಂ ಕಟಗನೆಸಿಸಿಕ್ಕು” (ಮಂಗರಾ. 
೧೧೧-೪). ೨. ಮೋಸ; ವಂಚನೆ; ಕಪಟಿ: ಕಣ್ಣಿನಲ್ಲಿ ನೋಡಿ 
ಶಾಬರವ ಕಳೆದೆವೆಂದಡೆ ಆದು *ೌಳಿಕವೆಂದೆ (ಮೋಳಿಮಾ. ೨೬-೧೦೬); 
ಕಾಳಿಕದಲೀ ಕೌರವರು ಕೊಂಡರೆ ಧರ್ಮಜನ ನೆಲನ (ಕುವ್ಕಾಅ- ೨-೩); 
ಕಾಳಿಕದ ಮಾರೀಚನವನಿಗೆ ಬೀಳುತೊದಆುದ ಬೆದಜುದನಿ ರಘುಪತಿಯ 
ದನಿಯಂತೆ (ತೊರರಾ. ೩-೯-೧); ಕುಹಕಿಗಳ ಕೌಳಿಕವ ಹಳಿದೊಡೆ 
ಸಹಸದಲಿ ಪಗೆಯುಂಟಿ (ಗಿಳಿವಿಂ ೧೦೦-೧೬). ೩. ಮೋಸಗಾರ; 
ವಂಚಕ ; ಕಪಟ: *ಕಾಳಿಕ - ಉಟಕ ಇ ಕುಟಿಲ” (ತದ್ಭಕೋ. ೯). 
೪. ಸಂಕಲೆ; ನಿಗಳ; ಬಂಧನ (?): ಅಡಿಯಣಿಪಾದ ಮೇಲಣ 
ಕೌಳಿಕವನು ಬಿಡಿಸೆ ಮಾಡಿದ ದ್ವಿಪದಂತೆ ಕಡು ಸೊಗಯಿಸುವ ಪರಂ 
ಜ್ಕೋತಿರೂಪನಡಿಗಳಿಗಾನೆಜಗುವೆನು (ಪ್ರಧಂಜ. ೧-೨). ಕವಳೀಕ : 
೨. ಕಯ್ಯಲ್ಲಿ ಹಿಡಿದರೆ ಕಲ್ಲು ಸಿಕ್ಕಿತ್ತಬ್ಲದೆ ಲಿಂಗವಿಲ್ಲ ಎಂದೆ ಕಣ್ಣಿನಲ್ಲಿ 
ನೋಡಿ ಕವಳೀಕರಿಸಿದೆನೆಂದಡೆ ಅದು ಕವಳೀಕವೆಂಬೆ (ವಚಶಾ. 1, ೮೫). 

[೮ ಸಂ. ಕೌಟಕ 

ಕೌಳಿಕ್ಕ "ಕಾಲಿಕ' ನೋ. 

ಕೌಳಿಕಂದಾಯ (ನಾ). ಭತ್ತದ ರೂಪದಲ್ಲಿ ಕೊಡುವ ಕಂದಾಯ್ಕ 
--ತೆರಿಗೆ: ಅವರಿಗೆ ಬೇಕಾದ ಹಣವನ್ನೆಲ್ಲಾ ಆ ಕುಳ್ಳನ ಚೀಲವೇ 
ಕೊಡುತ್ತಿತ್ತು. ಅದ್ದರಿಂದ ರಾಜ್ಯದಲ್ಲಿ ಅನರಿರುವವಕೆಗೂ ಯಾರೂ 
ಕೌಳಿಕಂದಾಯ ಕೊಡಬೇಕಾಗಿರಲಿಲ್ಲ (ದೇಶಾಂಕ. ೯೧). 

[ಉಳ್ಳಿ (ಆ ಕಟವೆ) * ಕಂದಾಯ) 

ಕೌಳಿಕೆ "ಕವಳಿಗೈೆ' ನೋ. 

ಕೌಳಿಗ್ಗೆ "ಕವಳಿಗೈೆ' ನೋ. 

ಕೌಳಿಗೆ "ಕವಳಿಗೈೆ' ನೋ. 

ಕೌಳು, (ನಾ). ಕವಲಾಗಿರುವಿಕೆ; ಓಸಿಲು; ಕವಲೊಡೆದ ಕೊಂಬೆ. 
"ಕೌಳುಗೋಲ್‌ ' ಪರಾ. [೪ ಕವಲ್‌,] 

ಕೌಳ್ಳು "ಕವುಳು' ನೋ. 

ಕೌಳುಗೋಲ್‌ "ಕವಲ್ಲೋಲ್‌' ನೋ. 

ಕೌಳುಡೆ "ಕವುಳುಡೆ' ನೋ. 


ಕೌಳೇಯ 


ಕೌಳೇಯ "ಕಾಲೇಯ' ನೋ. | | 

ಕೌಳೇಯಕ "ಕೌಲೇಯಕ' ನೋ. | 

ಕೌಳೇಯಕತೆತಿ (ನಾ). ನಾಯಿಗಳ ಗುಂಪು --ಸಮೂಹ: | 
ಆ ಯತಿಗಾಯತಿಗಿಡೆ ಕಾಳೇಯಕತತಿ ನೃಪತಿ ಕೆಳರ್ದು .. . .| | 
ಪೊಯ್ಕಲ್‌ (ಯಕೋಚ. ೪-೪೪). 

[ಕಾಳೇಯಕ (ವ ಕೌಲೇಯಕ) 4 ತತ] 

ಕೌಳೇಯಕುಟುಂಬಿನಿ (ನಾ). (ಬೇಟಿಯ) ಹೆಣ್ಣುನಾಯಿ: 
'ಕಾಯಲ್ವೇಟ್ವುದು ಸಿಂಹನಿಕಾ ಯಮನೆಂದೆಭಯದಾನಮಂ ಬೇಡುವ 
ಸಿಂಹೀಯೂಧಮೆಂಬಿನಂ ಕಾಳೇಯಕುಟುಂಬಿನಿಗಳೆಸೆದುವಾತನ ಕೆಲ 
ಡೊಳ್‌ (ಕಾದಂಪೂ. ೧೬೮). 

[ಕೌಳೇಯ (ಐ ಕೌಲೇಯ) + ಕುಟುಂಬಿನಿ] 

ಕೌಲಆಕಡು "ಕವುಜಡು? ನೋ. 

ಕೌಲು, "ಕಮಜ್ಕು' ನೋ. 

ಕೌಜ್ಕು "ಕಮಜ್ಕು' ನೋ. 

ಕೌಲುನಾಲು "ಕಮಲುನಾಜು' ನೋ. 

ಕೌಲೇಳ್‌ "ಕವುಜೇಳ್‌? ನೋ. 

ಕೌಲ್‌ "ಕವುಆಕೇಳ್‌' ನೋ. 

ಕೌಲಕಿಣ್ಣೆ (ನಾ). ಕಮರುವಾಸಫೆ ಬರುವ ಎಣ್ಣೆ; ಕರಿದ ಎಣ್ಣೆ; 
ಕಂಟಾದ ಎಣ್ಣೆ: ಕಾಟ್ಪಲ್ಲಿಯ ಬತ್ತಿಯೊಳಂ ಕಾಜಕಿಣ್ಣೆಯೊಳ್‌ 
ಪೊತ್ತಿಸಿದೆ ದೀಪಂಗಳುಂ (ಲೀಲಾವ. ೭-೬೮ ವ). 

[ಕೌಖ್ಶ (೮ ಕಮಣ್ಣು) * ಎಣ್ಣೆ) 

ಕ್ಯಾಂಸು (ನಾ). ೧. ಬೀಡು; ಬಿಡಾರ. ೨. ಪಾಳೆಯ ; ಶಿಬಿರ; 
ಠಾಣ್ಯ : ಅವನ ತಂದೆಗೆ ಜಾಲಹಳ್ಳಿಯ ಕ್ಕಾಂಪಿನಲ್ಲಿ ಕೆಲಸ 
(ನಾಡಿಗೇ. ೧೪೧). 

ಕ್ಯಾತೆ (ನಾ). ತರಲೆ; ತಂಟೆ; ಅಲ್ಲಿ ಕೂತುಕೊಂಡು ಕ್ಯಾತೆ ತೆಗೆಯೋಕೆ 
ಗೊತ್ತು (ಮುನಿಮಾ. ೧೦೮). [?] 

ಕ್ಯಾದಿಗೆ (ನಾ). ಒಂದು ಜಾತಿಯ ಸುವಾಸನೆಯ ಹೂವು; ತಾಳೆ 
ಹೂ: ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕ್ಕಾ[ಪಾಕಾಂ. ಕೇ]ದಿಗೆ ನಿಮಲ 
ಘಂಟಿ ಪಂಚವಾದೃವಿದ್ದು (ಪುರಂದ. ೨-೮೧-೯) ; ಕ್ಯಾದಿಗೆ ಬೇರಿನ 
ರಸ ಹದಿನಾರು ಸೇರ್ನೂ . . . ಆ ಕೊಪ್ಪರಿಗೆಯಲ್ಲಿ ಹಾಕಿ ಕಾಯಿಸಿ 


10 


20 
| 


[+ ಇಂ. camp] 


(ಸಕವೈ. ೬೨). [೬ ಕೇಜಿಗೆ] 
ಕ್ಯಾನ್ನಾಗಿಡ (ನಾ). ಒಂದು ಸಸ್ಯದ ಹೆಸರು; ಕಾಬಾಳೆಗಿಡ: 
ಕ್ಕಾನ್ನಾಗಿಡ್ಕ್‌ ಚರೆಗುಂಡಿನ ಗಿಡ. ಸರ್ವಜಯ, ಹೂದಿಂಗಣ 


(ಮೈಔಿಗಿ. ೧೭-೨೯೯). [4- ಇಂ. canna] 
ಕ್ಯಾನ್ಸರ್‌ (ನಾ). ಏಡಿಹುಣ್ಣು ; ಅರ್ಬುದರೋಗ : ತಾನಿರುವ! 
ದೇಹಭಾಗವನ್ನು ತಿಂದುಹೂಕಿ, ಮಿಶಿಯಿಲ್ಲದೆ ಹರಡುತ್ತ, ತೆಗೆದುಹಾಕಿದಲ್ಲಿ 
ಮತ್ತೆ ಬೆಳೆಯುತ್ತ ಹೋಗುವ ಕೆಟ್ಟಿ ಕುರು; ಏಡಿಹುಣ್ಮು; ಅರ್ಬುದ 
ರೋಗ (೦೩೧೦೦. ಇಂಕನಿ) ; ಕಾನ್ಸರ್‌ ಬರುತ್ತೆದೆಂಬ ಭಯದಿಂದ 
ಲಾದಕೊ ಸಿಗರೇಟ್‌ ಬಿಟ್ಟರೆ... ತನ್ನೊಳಗೇ ಚಿಂತಿಸುತಿರುವಂತೆ 
ಸ್ಟೂಅರ್ಟ್‌ ಕೇಳಮನೆ ಮಾತಾಡಿದ (ಹೊಸಕ್ರಿ. ೨೧೪). 
[*- ಇಂ. cancer] 
ಕ್ಯಾಬೇಜ್‌ (ನಾ). ಕೋಸುಗಡ್ಡೆ: ಮುದ್ದೆಕೋಸು, ಕೋಸುಗಗೆಡ್ಡೆ 
ಕ್ಯಾಬೇಜ್‌ (ಮೈಣಗಿ. ೧೪-೨೫೦). [+ ಇಂ. cabbage] 
ಕ್ಯಾಮರ (ನಾ). ಚಿತ್ರವನ್ನು ತೆಗೆಯುವ ಯಂತ್ರಸಲಕರಣೆ; 
ಛಾಯಾಗ್ರಾಹಿ: ಮಾವಿನ ಮರವು ಕ್ಕಾಮರಕ್ಕೆ ಆಡ್ಡಬರುವಂತಿಹುದು 


(ಅರರೋ, ೪). [*- ಇಂ. camera) 


ಕ್ರತು 


ಕ್ಯಾರಟ್ಟು, ಕ್ಯಾರೆಟ್‌ (ನಾ). ಒಂದು ಬಗೆಯ ಮೂಲಂಗಿ ; ಕೆಂಪು 
ಮೂಲಂಗಿ; ಗಜ್ಜರಿ: ಕೆಂಪು ಮೂಲಂಗಿ, ಗಾಜರಗೆಡ್ಡೆ, ಕ್ಕಾರಟ್ಟು 
(ಮೈಡಗಿ. ೨೯-೫೫೪). ಕ್ಯಾರೆಟ್‌: ಕ್ಮಾರೆಟ್‌ ಕೋಸಂಬರಿ ಬೂದಿ 
ಕುಂಬಳಕಾಯಿ ಮಜ್ಜಿಗೆಹುಳಿ (ಅನ್ನಾವ. ೫೭) ; ಕ್ಯಾರೆಟನ್ನು ನಮ್ಮ, 
ದೇಶದಲ್ಲಿ ತರಕಾರಿಯಂತೆ ಉಪಯೋಗಿಸುತ್ತಾರೆ (ತರಬೆ. ೪೯). 

[4- ಇಂ. Carrot] 

ಕ್ಯಾರೆಟ್‌ "ಕ್ಯಾರಟ್ಟು' ನೋ. 

ಕ್ಯಾಸತ್ತೆ (ನಾ). ಒಂದು ಬಗೆಯ ಮರ: ಬೀಗದಮರ, ಗುಡ್ಡದರೆಂಜೆ, 
ಕ್ಕಾಸತ್ತೆ, ರಾಹುಬೀಜ (ಮೈಇಗಿ. ೩೩-೬೩೮). [?) 

ಕ್ಯಾಸುರಿನ (ನಾ). ಒಂದು ಜಾತಿಯ ಮರ; ಸರ್ಮೆಮರ: ಸರ್ವೆ 
ಮರ, ಕ್ಯಾಸುರಿನ (ಮೈಔಗಿ, ೧೯-೩೪೪). {< ಇಂ. Casuarina] 

ಕ್ರಂದನ (ನಾ). ೧. ಕೂಗುವಿಕೆ ; ಕರೆ; ಆಹ್ವಾನ: ಆ ಗಳಿಗೆಗೆ ನನ್ನ 
ಕಣ್ಣಿನಲ್ಲಿ ಏನೊ ಒಂದು ಕ್ರಂದನವನ್ನು ಕಂಡಿರಬೇಕು (ಕಾಗೆಕ. ೧೨೯). 
೨. ಅಳುವಿಕೆ; ರೋದನ: ಯಾವದೊಂದು ಮನೆಯ ಶಿಶುವಿನ 
ಕ್ರಂದನ ಕೂಡ ಕೇಳಬರುತ್ತಿರೆಲಿಲ್ಲ (ಅಂಜಿಕೆ. ೧೪). 

ಕ್ರಂದನಮಾಡು ೬ ಕೂಗಿಕೊಳ್ಳು ; ಒರಲು: "ಕ್ರ್ಯಾವ್‌' ಎನ್ನುವ 

ಕ್ರೂರ ಭೀಕರವಾದ ಪ್ರೇತದ ಕೂಗಿನಂತೆ ಕ್ರಂದನಮಾಡುತ್ತ ಗೋದಿ 
ಹೋಗೋ ಬಾಗಿಲು ತೆರೆದು ಹೊರಗೆ ಬಿದ್ದಳು (ಹಳ್ಳಿ ಹಾ. ೧೨೧). [ಸೆಂ.] 

ಕ್ರಂದಿತೆ (ಗು). ಮೊರೆಯಿಟ್ಟ ; ಅತ್ತ; ರೋಧಿಸಿದ.  (ಸಂ.] 

ಕ್ರಕಚ (ನಾ). ೧. ಕರಗಸ; ಗರಗಸ: ಒಡಲುಮನಾತ್ಮನುಮಂ 
ಬೇರ್ಪಡಿಕುಂ . . . ಏಂ ಪಡೆಮಾತರಭಟ್ಟಾರಕರಡಿದಳಿರೊಳ್‌ ಪೊಳೆವ 
ನಖರುಚಿ ಕ್ರಕಚಂಗಳ್‌ (ಪಂರಾಮಾ. ೭-೨); ಮನಶಿಲೆಯಂ ಧ್ವನಿ 
ಕ್ರಕಚದಿಂ ಗರ್ಗರಿಸಿ ಕೊಯ್ವಂತೆವೋಲ (ಶ್ರೀರಾಮಾ. ೩೩-೧೪೩). 
೨. ಒಂದು ನರಕದ ಹೆಸರು: ಕ್ರಕಚ ಕುಂಭೀಪಾಕಮುಖ ನಾರಕ 
ದೊಳರಮನೆ ನಿನಗೆ (ಕುವ್ಯಾಗ. ೯-೩೧). [೦.7 

ಕ್ರಕಚನಿದಾರಣ (ನಾ). ಗರಗಸದಿಂದ ಕೊಯ್ಯುವಿಕೆ, ಸೀಳು 
ವಿಕೆ: ಅತಿದಾರಣ ಕ್ರಕಚವಿದಾರಣದೊಳಮತಿ ಕರಾಳ ಶೂಲಾರೋಹಣ 
ದೊಳಂ (ಅಜಿಷು. ೧೧-೧೦ವ); ಶೂಲಾರೋಹಣ ಕ್ರಕಚವಿದಾರಣ 
ಕಾರಾಗಾರೆ ವಿನಿವೇಶನ ಸರ್ವಸ್ವಹರಣಾದಿಗಳಂ ಇಲ್ಲಿಯೆ ಪಡುಗುಂ 
(ತತ್ತ್ವಪ್ರ. ೨೭೧). (ಕ್ರಕಡ + ವಿದಾರಣ) 

ಕ್ರಕಚೆ(ನಾ).ಒಂದು ಸಸ್ಯದ ಹೆಸರು: *ಕ್ರಕಟೆಯೆನೆ ಗರಗತಿಗಮಕ್ಕು” 
(ಮಂಗರಾ. ೩೫-೧೪). (ಸಂ. ಕ್ರಕಚಾ] 

ಕ್ರಕಣ (ನಾ). ಜ ಕ್ರಕರ೧: *ಕೃಕಣ - ಕ್ರಕರ” (ನಾಚರಾ. ಕಿ). 

[ಆ ಸೆಂ. ಕೃಕಣ) 

ಕ್ರಕರೆ(ನಾ). ೧. ಒಂದು ಬಗೆಯ ಪಕ್ಷಿ; ಕಬ್ಬಕ್ಕಿ ; ಕಾಡುಕೊಳ್ಳರೆ. 
೨. ಒಂದು ಬಗೆಯ ಕಂಟಿ; ಪೊದೆ. [ಸಂ] 

ಕ್ರಕರವಕ್ಕಿ (ನಾ).-ಕ್ರಕರಣ: “ಕೃಕರಃ, ಕ್ರಕರಃ -ಈ ೨ ಕ್ರಕರವಕ್ಕಿ* 
(ನಾಚಿರಾ. ೧೧೪). [ಕ್ರಕರ -- ಪಕ್ಕಿ] 

ಕ್ರತಕ (ನಾ). ಒಂದು ಬಗೆಯ ಮರ; ಎಲಹೂಲಿ: *ಎಲಹುರಿಯ 
ಕರ್ಕಶಂ ಕತ, ಕತಕ, ಕತಪ]ವಕ್ಕುಂ” 
(ಮಂಗರಾ. ೪೦-೩೬೧). [11 

ಕ್ರತು (ನಾ). ೧. ಯಾಗ; ಯಜ್ಞ: ಕ್ರತುವ ಮಾಡಿಸಬೇಕು 
ಬಂಡೆನಗಿತರೆ ದೈನವನಜಃಯೆ ನೀವೇ ಗತಿಯೆನುತ ಮೈಯಿಕ್ಕೆ 
(ಕೌಶಿರಾ. ೧-೫೭); ಕ್ರತುಗಳಾದೆಸೆಯಾಭಿಚಾರ ಕ್ರತುಗಳಿಳೆದೆಸೆಯಾಗಿ 
ಎಂದವು (ಕು ವ್ಯಾಕ. ೨೨-೫); ಹದಿನೆಂಟು ದಿನ ಅವಿಚ್ಛಿನ್ನ 
ವಾಗಿ ನಡೆಯಿತು ಈ ಅಶ್ವಮೇಧ ಕ್ರತು (ಶಾಂತಲಾ, ೨೩೬). 


ಕ್ರತಕ [ಪಾಠಾಂ. 


ಕ್ರತುಕ ೨೨೭೪ 
ಶಿ. ಸಂಕಲ್ಪ; ಧ್ಯಾನ: *ಕ್ರತು ಎಂದರೆ ಸಂಕಲ್ಪವು; ಧ್ಯಾನವು 
ಎಂದರ್ಥ? (ಬ್ರಹ್ಮಾ. ೨೫೨). ತಿ, ಧ್ಯೇಯ: ಕ್ರಕುವೆಂದರೆ 


(ಜೀವನದ) ಧ್ಯೇಯ, ಮಕ್ತು ಅದೇ ಧ್ರೇಯಸಾಧಕವೂ ಸಂಕಲ್ಪಾಕ್ಮ 
ಕವೂ ಅಡ ಕರ್ಮ (ಬಕ್ಸಾರ. 6೬ ಪೀಠಿಕೆ), ೪. ಮನಸ್ಸಿನ ಹದಿನಾರು 
ವಿಕಾರಗಳಲ್ಲಿ ಒಂದು: ಸಂಜ್ಞಾನ . . . ಕ್ರತು, ಅಸು, ಕಾಮ, ವಶ 
ಈ ಹದಿನಾರು ಮನಸ್ಸಿನ 2901128555 (ಅಮೃತ. ೬-೨೬ ಟೀಕು). 
೫, ಒಬ್ಬ ಬುಹಿಯ ಹೆಸರು: ಪುಲಸ್ತ್ಯ... ಕ್ರಕು... ಕೌಶಿಕ 
ಕೆಂಬೀ ದ್ವಾದಶಖುಹಿಗಳು (ವಿವೇಕ. ೨೬೬). ೬. ಒಂದು ನರಕದ 
ಹೆಸರು : ಕ್ರಕು, ಪೂತಿಮಾಂಸ, ಕಪ್ತಜಕುಲೇಪ, ದ್ರವತ್ರಪು, ಪುಚ್ಛಾಸ 
ವೆಂಬೈದು ಮಂತ್ರಿ ನರಕಂಗಳಿಂ ಕೂಡಿ (ನಿವೇಕ. ೧೮೦). ೬. ಗಜ್ಜುಗದ 
ಗಿಡ: *“ಗದುಗು ಕ್ರಕುವೆನಿಕ್ಳು? (ಮಂಗರಾ. ೪೫-೪೪). ಲೆ. ಪ್ರಜಾ 
ಪಕಿಗಳಲ್ಲಿ ಒಬ್ಬ. ೯. ವಿಶ್ವೇದೇವರಲ್ಲಿ ಒಬ್ಬ. ೧೦. [ಗಣಿತ] 
ಸಂಖ್ಯೆಯ (ಎಕ್ಕಂ ದಾಹಂ ಮೊದಲಾದ) ಸ್ಥಾನಗಳಲ್ಲಿ ೩೫ನೆಯ 

ನ; ೩೫ ಅಂಕಗಳಿರುವ ಸಂಖ್ಯೆ: ಪಂಚತ್ರಿಂಶತ್‌ ಕ್ರತುಶ್ಚೈವ 
ಸಡುಶ್ರಿಂಶತಿ್‌ ಮಹಾಕ್ರಶುಃ (ವ್ಯವಹಾ. ೮-೧೯). [ಸಂ.) 
ಕ್ರತುಕ (ನಾ). ಓಂದು ಊರಿನ ಹೆಸರು. ಓ ಈಗಿನ ಗದುಗು : 
ಕ್ರತುಕ ಸ್ವಯಂಭು ತ್ರಿಕೂಟೇಶ್ವರ ದೇವಸ್ಥಾನಾಚಾರೈಸ್ಯ (ಎಇ. 111, 
೨೧೯-೧೪; 1191). (ಸಂ. 
ಕ್ರಶುಕರ್ತೃ (ನಾ). ಯಾಗವನ್ನು ಮಾಡುವವನು: ಸೂತರಿಂ ಮತ್ತೆ 
ತತ್ಯ್ರತುಕರ್ತೃ ಫುರುಷರಿಂ . . . ಮೆಆಕಿದುದಾ ರಾಯನೊಡ್ಡೋಲಗಂ 
(ಭಾವಚಿಂ. ೭-೫). [ಸಂ.1 
ಕ್ರತುಜೀವನ (ನಾ). ಧ್ಯೇಯನಿಷ್ಠ ಜೀವನ : ಅವರುಗಳ ಕ್ರತು 
ಜೀವನದಲ್ಲಿ ಮೊಟ್ಟಮೊದಲ ಸಲ ದೊರೆತಿರುವ ಈ ವಿರಾಮದ ದಿನಗಳಲ್ಲಿ 
(ವಂಶವೃ. ೨೭೩). [ಕ್ರತು + ಜೀವನ) 
ಕ್ರತುಧ್ವಂಸಿ (ನಾ). (ದಕ್ಷನ) ಯಜ್ಞವನ್ನು ನಾಶಪಡಿಸಿದವನು; 
ಶಿವ. [< ಸಂ. ಕ್ರತುಧ್ವಂಸಿನ್‌) 
ಕ್ರತುಪತಿ (ನಾ). ಯಜ್ಞಕ್ಕೆ ಒಡೆಯ; ಯಾಗದ ಯಜಮಾನ: 
ಸತಿಕುಮಾರನು ಸಹಿತ ಮಂತ್ರಿ ಬಲಗೂಡಿಯಾ ಕ್ರತುಪತಿಯು 
ವೊಲವಿಂದ ಪೊಜಮಟ್ಟು (ಹಡಕಾ. ೨೩೩ ಪರಿ). [ಕ್ರತು * ಪತ್ಕಿ] 
ಕ್ರತುಪುರುಷ (ನಾ). ಯಜ್ಞಕ್ಕೆ ಅಧಿದೇವತೆ ; ವಿಷ್ಣು: ಕ್ರತು 
ಪುರುಷನಾದಿ ಪುರುಷಂ ಶ್ರುತಿಪುರುಷನಿರಲೈ ಮಿಕ್ಕ ಪುರುಷರಪೂಜ್ಯರ್‌ 
(ಜಗವಿ. ೧೭-೧೭) ; ಈಗಳರಿತೆನಯರ್‌ ಕ್ರತುಪುರುಷನಂದಿತ್ತ ಸಂದೇಶ 
ದರ್ಥಮಂ (ಶ್ರೀರಾಮಾ, ೧೦೨-೩೧). [ಕ್ರತು * ಪುರುಷ) 
ಕ್ರತುಬುದ್ಧಿ (ನಾ). ೧. ಸಂಕಲ್ಪ ಶಕ್ತಿ; ನಿಶ್ಚಯ ಬುದ್ಧಿ. ೨. ಸಂಕಲ್ಪ 
ಶಕ್ತಿಯುಳ್ಳವನು: ನರಕೊಳಗೆಯಾ ಕ್ರನುದಿಂ ದ್ವಿಜಾತಿಗಳು 
ತದ್ವಿ NES ತ ಮರೆನಿಪರೈ ವಿಪ್ರರಾ ವಿಸ್ರರೊಳಗೆ ಕ್ರ ತುಬುದ್ಧಿಗಳು 
ಮಿಗಿಲಪ್ಪರು (ವೀಕೈಷು. ೮೨-೯-೫) , ವೇದನಿದರಧಿಕರವರಿಂದೆ "ಕ್ರತು 
ಬುದ್ಧಿಗಳ್‌ ಸಿರಿಯರ್‌ (ಕುಮಾಘು. ೧-೮೦). [ಕ್ರತು * ಬುದ್ಧಿ) 
ಕ್ರತುಭುಗೆ (ನಾ). ಯಜ್ಞದಲ್ಲಿ ಅರ್ಪಿಸಿದ ಹವಿಸ್ಸನ್ನು ಸೇವಿಸು 
ನವನು; ದೇವತೆ: ಕುಸುಮಾಕ್ಷತಂ ಲಾಜೆ ದಧಿ ದೂರ್ವೆ ಫೃತಗಳಿಂ 

- ಕೃತುಭುಗನಿಗರ್ಪಿಸುತೆ ಭೂಸುರರ್ವೆರಸಿ (ವೆಂಕಾರಾ. ೨-೮-೩೨), 

[< ಸಂ. ಕ್ರತುಭುಜ್‌) 
ಕ್ರತುಭುಜ (ನಾ). - ಕ್ರತುಭುಗ: ಸಲಹಿದಂ ತತ್‌ ಕ್ರತುಭುಜರನೆಂದಿನ 
ಪರಿಯೊಳಿಕೆ ನಂದಿಕೇಶ್ವ ರನು (ಬಸಪು. ೨-೨೭) ; ಕ್ರತುಭುಜರ ಸುಡಲು 
ಗರೆಳವನುಗುಳ್ವ ಲೋಚನದಿ ಶ್ರುತಿಪನಂತೆ (ಭಾವಚಿಂ. ೧-೨೩). 
[< ಸಂ. ಕ್ರತುಭುಜ್‌) 


0 


33 


ಕ್ರತುಮೂರ್ತಿ (ನಾ). ವ 
, (ಶ್ರೀರಾಮಾ. ೧೪-೩೭೫). 


ಕ್ರತುರಂಗ (ನಾ). ಯಜ್ಞಸ್ಥಳ; ಯಾಗಮಂಟಪ : ನೆರೆದುಡಯತ್‌ 


ಕ್ರತುವಿನಾಶ (ನಾ). - 


ಕ್ರತುಹರ (ನಾ). - 


ಕ್ರಮ 


ಕ್ರತುಮಯ (ಗು). ೧. ಯಜ್ಞದಿಂದ ಶುಂಬಿದ; ಯಾಗಮಯ. 


(ನಾ). ೨. ಯಜ್ಞ ಸ್ವರೂಪನಾದವನು: ಪುರುಷನು ಕ್ರತುಮಯ; 
ಆದ್ದೆರಿಂದ ಪ್ರಶಿವೃಕ್ತಿಯೂ ಕ್ರತುವನ್ನು ಆಚರಿಸಬೇಕು (ಖಕ್ಸಾರ. 
೮೬ ಹೀರಿಕೆ). [ಸಂ.] 

ಕ್ರತುಪುರುಷ : ಕ್ರತುಮೂರ್ತಿ ದೆಯೆಗೆಯ್ದ 
ಪಾಯಸಪ್ರಾಣಮಂ ನೀನುಮಾ ನಿನ್ನ joss ಪಸುಗೆಗೊಳ್ಳಿ ನರ್‌ 
[ಕ್ರತು * ಮೂರ್ತಿ] 


* ದೇಶ ದೇಶದ ಜನಂ ಕ್ರತುರೆಂಗದೊಳ್‌ ವಿಪುಲಸಂಖ್ಯೆಯಲಿ 
[ಕ್ರಕು + ರಂಗ] 
ಕ್ರಶುಧ್ವಂಸಿ: ಆಸುವೇ ಸಂಹರಿಸಿಯಾ 
ಸಮಸ್ತರ ಕಾಯ್ದ ಶೇಸಧರ ಭದ್ರಕಾಳಿ ಸಮೆ «ತಂ ಕ್ರತುವಿನಾಶ 

ಭೀಕರರುದ್ರ . . . ವೀರಭದ್ರ (ಗುರುಜಾ. ೧೦-೨೪). 

[ಕ್ರತು + ವಿನಾಶ] 
ಕ್ರತುಶಕ್ತಿ ಕ್ರಿ (ನಾ). ಸಂಕಲ್ಪ ಶಕ್ತಿ; ದೃಢ ನಿರ್ಧಾರದ ಶಕ್ತಿ : ಏಕಚಿತ್ತ 
ನಾಗಳು RS ಕ್ರೃತುಶಕ್ತಿಯ ಪ್ರಭಾವ (ಸಮಜೀ. ೩೦೨) ; 
ಅವಳ ಕ್ರತುಶಕ್ತಿಯ ನೆರವಿಲ್ಲದೆ ಬರಿಯ ತಮ್ಮ ಶಕ್ತಿಯಿಂದಲೇ 
ಮುನ್ನಡೆಯುವುದು ಅವರಿಗೆ ನೀರಸವಾದ ಸಾಧನೆ ಎನಿಸುತ್ತಿತ್ತು 
(ವಂಶವೃ. ೧೪೧). (ಕ್ರತು + ಶಕ್ತಿ] 
ಕ್ರತುಧ್ವಂಸಿ: ಕ್ರತುಹರ ಕಪಟವಿದೂರಂ 
ರತಿಪತಿಹರೆಣಂ ಜಿತಭವಮರಣಂ (ಹಮ್ಮೀರ. ೨-೧೦). [ಸಂ.] 
ಕ್ರಥನ (ನಾ). ಕೊಲೆ; ವಧೆ. [Xo.] 


(ಶ್ರೀರಾಮಾ. ೧೧-೨೮೧). 


ಕ್ರಮ (ನಾ). ೧. ನಡಿಯುವಿಕೆ; ಮುಂದುವರಿಯುವಿಕೆ. ೨. ಹೆಜ್ಜೆ 


ಯಿಡುವುದು ; ನಡೆಯುವುದು. ೩. ಅಡಿ; ಪಾದ; ಕಾಲು: 
“ಚರಣಂ ಕ್ರಮಂ ಪಾದೆಮಂಭ್ರಪದಮೆನೆ ಕಾಲು” (ಮಂಗರಾ.೯೮-೧೦); 
BN ಮನೋರಥಂ . . . ಅಭವ ಭವತ್ಯ $್ರಮಕಮಳ 
ಸೇವೆಯಿಂದ (ಆದಿಪು. ವಾಮನ ಕ್ರಮಂ ಮುಟ್ಟುಗೆ 
ಮುಟ್ಟದಿರ್ಕೆ ಮುಗಿಲಂ (ಲೀ ಲಾಮ. ೧-೧೧). ೪. ಒಂದಾದ 
ಮೇಲೊಂದು ಬರುವ ನಿಯಮ; ಪಾಳಿ; ಪರಂಪರೆ: “ಪಾಟ್‌ 
ತರುವಾಯಿ ಕ್ರಮಮದು” (ಕವಿಕಂ. ೨೦೮). ೫. ವಂಶಪರಂಪರೆ 
ಯಾಗಿ ಬಂದ ಆಸ್ತಿ, ರಾಜ್ಯ: ಕ್ರಮಮಂ ವಿಕ್ರಮದಿಂದ ತಾಳ್ದುವ 
ಮಗಂ ಗಾಂಗೇಯನಿರ್ದಂತೆ ನೋಡ ಮರುಳ" ಶಂತನು... ಇತ್ತಂ 
ಜ ಕ್ರಮಮಂ ತನ್ನಯ ಬೇಟಿದಾಕೆಯ ಮಗಂಗೆ (ಸಂಪಭಾ. ೧-೭೧) ; 
ಕ್ರಮಮಂ ಕಯ್ಕೊಳಲೆಂದು ಪುಟ್ಟ ರಣದೊಳ್‌ ಸಾವನ್ನೈಗಂ ಮಾಣ್ದೊಡ 
ಕ್ರಮಮಕ್ಕೂಂ ಕ್ರಮಮಕ್ಕೂಮೇ ಕ್ರಮಮನಾನೇಗೆಯ್ದಪೆಂ ವಿಕ್ರಮಂ 
ಕ್ರವಂಂ (ಪಂಪಭಾ. ೧೧೯೨) , ತಮ್ಮ ಮನೆಯಂ ಕ್ರಮದೆವರ್ಗೆ 
ಕೊಟ್ಟು (ಜೀವಸಂ. ೧೨೨-೬೭ ವ). ೬. ನಿಯಮ; ರೀತಿ; ಪದ್ಧತಿ: 
ಕ್ರಮದಿಂ ಪೂಜಿಸುವಂ ಶತಕ್ರತುವೆ (ಪುಷ್ಪ. ೧೧-೫೬). ೭. ಪರಿವಿಡಿ; 
ಸಾಲು; ಓರಣ: ತರುಜೇ ನಿವಹಂ ಸನ್ನೆಯೊಳರಸನ ಸಂಗಡಮುನ್ನತ 
ಜಳಕೇಳಿಗೆಂದು ನಿಂದರ್‌ ಕ್ರಮದಿಂ (ಹಮ್ಮೀರ. ೪-೨೧). ೮. “ಸೂಕ್ತ 
ವಾದ ಕ್ರಿಯೆ; ಕಾನೂನುಬದ್ಧವಾಗಿ ಒಂದು ಕೆಲಸವ ನ್ನು 
ನಿರ್ವಹಿಸುವುದಕ್ಕಾಗಿ ಕೈಕೊಂಡ ಕಾರ್ಯವಿಧಾನ” (ಸತ್ರಿನಿ. ೫೩). 
೯. ವೇದಮಂತ್ರಗಳನ್ನು ಹೇಳುವ ರೀತಿಗಳಲ್ಲಿ ಒಂದು : ಗುರುಗಳು 
ಆವನು ಕಲಿತಿರುವುದನ್ನು ಪರೀಕ್ಷಿಸಲು ಪ್ರಯತ್ನಿಸಿದಾಗ ... ವೇದದ 
ಮಂತ್ರ ಭಾಗವನ್ನು ಜಟ, ಪದ, ಕ್ರಮಗಳ ರೀತಿಯಾಗಿ ಎಲ್ಲವನ್ನೂ 
ಸ್ಪಷ್ಟವಾಗಿ ಒಂದು ತಪ್ಪೂ ಇಲ್ಲದೆ ಒಪ್ಪಿಸಿದನು (ಧಾರದ. ೨೭೧). 


೯-೧೧) 5 


ಕ್ರನುಂದಪ್ಪು 


೧೦. [ಕಾವ್ಯಮಾ] ಒಂದು ಅರ್ಥಾಲಂಕಾರ; ಯಥಾಸಂಖ್ಯಾ! 


ಲಂಕಾರ: ಕುಜತಿತ ಪದಾರ್ಥದ ಬಟುಯೊಳ್‌ ನೆಜ್ಕವ ಪದಾರ್ಥಂ 
ಕ್ರಮಂ ಹರಂ ಹರಿ ಬೊಮ್ಮುರ್‌ ನೆಜಕಿವರವನೀಗೆ ನಿಮಗಿನ್ನೆಜಕದೆ 
ಗಿರಿಸುತೆಗೆ ಸಿರಿಗೆ ಸರಸತಿಗೆಜೆಯರ್‌ (ಉದಯಾ, ೪೫). "ಕ್ರಮಾ 
ಲಂಕಾರ' ಪರಾ. ೧೧. [ಛಂದ] ಪದ್ಯದ ಪಾದದ ಮೊದಲಲ್ಲಿರುವ 
ಸಂಯುಕ್ತಾಕ್ಷರೆ: ಪಾದದ ಆದಿಯಲ್ಲಿ ಸಂಯುಕ್ತಾ ಕ್ಷರವಿದ್ದರೆ ಅದಕ್ಕೆ 
"ಕ್ರಮ ಎಂಬ ಸಂಜ್ಞಿಯಿದೆ (ಸಂಕೋಧ. ೧೧೨). ೧೨. ಎರಡು 
ಎಂಬ ಸಂಖ್ಯೆಯ ಸಂಕೇತ: “ಕ್ರಮ ಚರಣಂ ಪದಯುಗಳಂ... 
ಬಾಹು ಕಿವಿಗಳೆರಡಣ ನಾನುಂ” (ವ್ಯವಹಾ. ೯-೨). 

ಕ್ರಮಳ್ಳೆಕೊಳ್ಳು ಜ ೧. “ಕೆಲಸವನ್ನು ನೆರವೇರಿಸುವುದಕ್ಕೆ 
ಕಾರ್ಯಾಚರಣೆಯನ್ನು ಆರಂಭಿಸು. ೨. ಶಪ್ಪಿತಸ್ಥನ ಮೇಲೆ 
ಕಾನೂನು ರೀತಿಯಿಂದ ಶಿಕ್ಸಾರೂಪದ ಕ್ರಿಯೆಯನ್ನು ಕೈಕೊಳ್ಳು? 
(ಪತ್ರಿನಿ. ೬). ಕ್ರಮಜರುಗಿಸು - ಕ್ರಮ ಕೈಕೊಳ್ಳು.: ಕ್ರಮ 
ಜರುಗಿಸಬಹುದಾದ (ಪತ್ರಿನಿ. ೩); ಉಚ್ಚತನು ನ್ಯಾಯಾಲಯದಲ್ಲಿ 
ಕ್ರವಂ ಜರುಗಿಸುವ ಅಧಿಕಾರದ ಆಶ್ವಾಸನೆ ಕೊಡಲಾಗಿದೆ (ಭಾಧಾನ. ೧೯). 

[ಸಂ.] 

ಕ್ರಮಂದಪ್ಪು, ಕ್ರಮತಪ್ಪು; ಕ್ರಮದಪ್ಪು (ಕ್ರಿ). ನಿಯಮ ಅಥವಾ 
ವಿಧಿಯನ್ನು ಪಾಲಿಸದಿರು; ಪದ್ಧತಿಯನ್ನು ಬಿಡು: ಮಂತ್ರಿಗಣಮಂ 
ಸನ್ಮಾನಪುರಸ್ಸರಂ ಕ್ರಮಂದಪ್ಪದೆ ವಿಸರ್ಜಿಸಿ (ಶಾಂತಿಪು. ೨-೭೦೦) ; 
ಎವ ಪೇಜಕ್ಲೋಜೆಯಿಂ ಕ್ರಮಂದಪ್ಪದೆ ನೋಂಪುದು (ಧರ್ಮಾಮೃ. 


ಎ೨೭ ೫ 


ಕಾ 


0 


ಕ್ರಮನಿಕಾಸ 


ಕ್ರಮತಪ್ಪು "ಕ್ರಮಂದಪ್ಪು' ನೋ. 
ಕ್ರಮದಪ್ಪು "ಕ್ರಮಂದಪ್ಪು' ನೋ. 
ಕ್ರಮಪಡಿಸು (ಕ್ರಿ). ನಿಯಂತ್ರಿಸು; ನಿಯಮಗಳಿಗೆ ಒಳಪಡಿಸು; 


ಕರಾರುವಾಕ್ಕಾಗಿ ನಡೆಯುವಂತೆ ಸರಿಹೊಂದಿಸು ; ಕ್ರಮಪಡಿಸಿದ 
ಮಾರುಕಟ್ಟೆ (ಪತ್ರಿನಿ. ೬೯). [ಕ್ರಮ + .ಪಡ್ಕು ೪ -ಇಸ್ಯು) 


ಕ್ರಮಪ್ರಾಪ್ತ (ಗು). ೧. ಪರಂಪರೆಯಿಂದ ಬಂದ; ವಂಶಾನುಗತ 


ವಾದ: ತಂದೆಯಿಂದ ಕ್ರಮಪ್ರಾಪ್ರವಾಗಿ ಮಕ್ಕಳಿಗೆ. ರಾಜ್ಯ ಬಂದರೆ 
ಆದಕ್ಕೆ ಧೃತರಾಷ್ಟ್ರನಿಗೆ ಸಹತಯ (ವಚಭಾ. A ಈ ಮಾಧವನು 
ಕ್ರ ಮಟ್ಟಾ ಪ್ರವಾದ ರಾಜ [ವನ್ನ ಳುತ್ತಿ ದ್ದ ನೆಂದು ಪೆನುಗೊಂಡೆ ಶಾಸನದಲ್ಲಿ 
ಹೇಳಿದೆ (ಕರ್ಣಾಅ. ಲ: ೨. ನಿಯಮಕ್ಕೆ ಅನುಸಾರವಾದ ; 
ಯೋಗ್ಯವಾದ. [ಕ್ರಮ + ಪ್ರಾಪ್ತ) 


ಕ್ರಮಬದ್ಧ (ಗು). ನಿಯಮಕ್ಕೆ ಒಳಪಟ್ಟ; ವಿಧಿವತ್ತಾದ; ಒಂದು 


ಕ್ರಮದಲ್ಲಿರುವ : ಆಗಾಗ ಸೂರ್ಯನ ಮೇಲ್ಮೈಯಲ್ಲಿ ಕಪ್ಪು ಕಲೆಗಳು 
ಕಾಜೆಸಿಕೊಳ್ಳುತ್ತನೆ. ಅವು ಆಕಾರದಲ್ಲಿ ಕ್ರಮಬದ್ಧವಾಗಿಲ್ಲ (ಆಕಾಶ, ೯). 
[ಕ್ರಮ + ಬದ್ಧ] 
ಕ್ರಮಭಂಗ (ನಾ). ೧. ಕ್ರಮ ತಪ್ಪುವಿಕೆ: ಆಕಾಶಕಾಯದ ಚಲನೆ 
ಯಲ್ಲಿ ಕ್ರಮಭಂಗ ಗ? ಇಂಕನಿ). ೨. ನಿಯಮ ಅಥವಾ 
ಸಂಪ್ರದಾಯವನ್ನು ಮುರಿಯುವಿಕೆ ; ಅಕ್ರಮ. 
(ಕ್ರಮ * ಭಂಗ] 
ಕ್ರಮಭ್ರಷ್ಟ (ಗು). ಕ್ರಮ ತಪ್ಪಿದ; ರೂಢಿಗೆ ವಿರುದ್ಧವಾದ; 


೧-೧೩೫). ಕ್ರಮತಪ್ಪು : ಕ್ರಮತಪ್ಪಿ ನಡೆದರೆ ಇಹವೂ ಇಲ್ಲ ಪರವೂ ಅಕ್ರಮವಾದ : ಕುದುಕೆಯನ್ನೊೆ ಅಿನೆಯನ್ನೊ e ಕೊಟ್ಟ ರಾಯಿತು 
ಇಲ್ಲ (ರೂಢಿ). ಕ್ರಮದಪ್ಪು : ನಡೆನುಡಿಗಳಲ್ಲಿ ಕ್ರಮದಪ್ಪ ಬಾರದು ಎಂದರೆ ಕ ಕ್ರಮಭ್ರಷ್ಟ ವಾಗುವುದು. ಅನೆಯನ್ನೋ. ಕುದುರೆಯನ್ನೋ 
(ರೂಢಿ). (ಕ್ರಮ + ತಪ್ಪು] ಎನ್ನುವುದು ಕ್ರಮವು (ಆರ್ಯಧ. ೫೫). [ಕ್ರಮ + ಭ್ರಷ್ಟ] 


ಕ್ರಮಗಣನ (ನಾ). ಪರಿವಿಡಿಯಿಂದ ಮಾಡುವ ಎಣಿಕೆ; ಅನುಕ್ರಮ 


i ಕ್ರಮಮುಕ್ತಿ (ನಾ). ಉಪಾಸನೆಯ ಬಲದಿಂದ ಬ್ರಹ್ಮಲೋಕವನ್ನು 
ವಾದ ಗಣನೆ: ಯುಗಪದುಕ್ತಿಗುತ್ತಮಪುರುಷಂ ಪರೆಮದನುಲೀದಿಕೆ|25 


ಸೇರಿ, ಅಲ್ಲಿ ಗಳಿಸುವ ಜ್ಞಾನಬಲದಿಂದ ಬರುವ ಮುಕ್ತಿ : ಬ್ರಹ್ಮದ 


ಮಧ್ಯ ಮಫುರುಷಂ ಕ್ರಮಗಣನಮಿರೆಯುಮೊಲ್ಹಂತಿರೆಯುಂ ಕೆಲವು ಉಪಾಸನೆಗಳು ಅಭ್ಯುದಯಕ್ಕಾಗಿ ವಿಹಿತವಾಗಿರುತ್ತವೆ; ಕೆಲವು 
(ಶಮದ. ೨೨೩). [ಕ್ರಮ + ಗಣನ] ಕ್ರಮಮುಕ್ತಿಗಾಗಿ ವಿಹಿತವಾಗಿವೆ (ಬ್ರಹ್ಮಭಾ. 1, ೧೪೬) ; ಪರಮ ವೈದಿಕ 
ಕ್ರಮಗಣನೆ(ನಾ). -ಕ್ರಮಗಣನ: ಕ್ರಮಗಣನೆಗೆ ತಾನುಂ ಮಧ್ಯಮ ವೈದಿಕಂಗಳಿಂದ ವೇದಪುರುಷನಿಗೆ ಪ್ರಯೋಜನಮೇನೆನಲು ಸದ್ಯೋ 
ಪಾಂಡನನಾದಂ (A ೭-೬೩). [ಕ್ರಮ + ಗಣನೆ] ಮುಕ್ತಿ ಕ್ರಮಮುಕ್ತಿಗಳೆಂದಜಕಿಯಬೇಕು (ಸಾತ್ವಿವಿ. ೪೮). 


ಕ್ರಮಗೆಡಿಸು (ಕ್ರಿ). ದಾರಿತಪ್ಪಿಸು; ರೀತಿಗೆಡುವಂತೆ ಮಾಡು : |40 
ಅಮರಾಧಿಪನ ವಂಚಿಸಿ. , . ದ್ಯುಮಣಿಯನು ಕ್ರಮಗೆಡಿಸಿಯೆ 
ಹಿಮಕರನ ರಾಹುವಿನ ಮುಮ್ಮೊನೆಗೆ ಸಿಕ್ಕಿಸಿ ಕಾಡುತಿಹನು (ತ್ರಿಪಸಾಂ. 
೬-೬೭) ; ಕಮಲಧರನ ಕಂಡು ನಿಮಿಷದೊಳತಿ ಸಂಭ್ರಮದೊಳುಬ್ಬಿದನ 
ನೊನ್ಮುಗನ ಕ್ರಮಗೆಡಿಸಿದನ ಭಕ್ತನ ಕಾಳೆಗದೆ ಗೆದ್ದ ರಮೆಯ ವಲ್ಲಭ 
ಪಾಲಿಸೊಲಿದು (ಕಂನವಿ. ೫-೧). [ಕ್ರಮಗೆಡು + -ಇಸ್ಕು] 35 

ಕ್ರಮಗೆಡು (ಕ್ರಿ). ದಾರಿತಪ್ಪು; ರೀತಿಗೆಡು. "ಕ್ರಮಗೆಡಿಸು' ಪರಾ. 

[ಕ್ರಮ + ಕೆಡು] 

ಕ್ರಮಗೊಳಿಸು (ಕ್ರಿ). ಕ್ರಮಕ್ಕೆ ಒಳಪಡಿಸು; ವ್ಯವಸ್ಥೆ ಗೊಳಿಸು; 

ಕಾನೂನಿನಂತೆ ರಚಿಸು: ಕ್ರಮಗೊಳಿಸಿದ ಪೇಟಿ (ಪತ್ರಿನಿ. ೬೯). 
(ಕ್ರಮಗೊಳ್ಳಾ + -ಇಸ್ಕು] 40 

ಕ್ರಮಗೊಳ್ಳು (ಕ್ರಿ). ವಿಧಾನವನ್ನು ಅನುಸರಿಸು; ಪದ್ಧ ತಿಯಂತೆ 
ನಡೆ: ನಾನು ದುರ್ಗಾದೇವಿ. . . ಕ್ರಮಗೊಂಡು ಪೂಜಿ "ಮಾಡಿದಲ್ಲಿ 
ನಿನ್ನ ದೌಲತ್ತು ಬಡಾಯಿಸುತ್ತೆ Ke ೧೭). 

[ಕ್ರಮ + ಕೊಳ್ಳು,(ಆ ಕೊಳ್‌]] 

ಕೃಮುಣ (ನಾ). ಹೋಗುವಿಕೆ; ಮುಂದುವರಿಯುವಿಕೆ; ಹೆಜ್ಜೆ |45 

ಯಿಡುವಿಕೆ. "ಅತಿಕ್ರಮಣ? ಪರಾ. [ಸಂ.] 


[ಕ್ರಮ + ಮುತ್ತಿ] 
ಕ್ರಮಯಿತ (ನಾ). - ಕ್ರಮಿತ್ತ೨: ಮಾಧವ ಚೌವೇರರ್ಗ್ಗಮೀಸೌ 
ಕಾಣ್ವಾಯನ ಸಗೋತ್ರಃ ಕೇಸ[ಶ]ವ ಕ್ರಮಯಿತರ್ಗ್ಗಂ ಇಂತೀ 
ಇರ್ವ್ವರ್ಗ್ಗಂ ಏಕೋ ಭಾಗವರತ್‌(8) (ಇಆ.2೭೪111, ೩೬೭-೨೦; 8ನೆಯಶತ). 
[ಆ ಕ್ರಮಿತ] 
ಕ್ರಮಲೋಪ (ನಾ). ಅನುಸರಿಸ ಸತಕ್ಕು ವಿಧಿಗೆ ಲೋಪ: ನಿಯಮ 
ವಿಚಾರ; ಕ್ರಮಲೋಪ (ಪ್ರತಿನಿ. ೬೦). [ಕ್ರಮ + ಲೋಪ] 
ಕ್ರಮವಳಿ (ಕ್ರಿ). ನಿಯಮಗೆಡು ; ಕ್ರಮವಿಲ್ಲವಾಗು: ಬೆಮರುತಂ 
ಬಿಕ್ಕುತಂ ತೇಗುತಂ ತೂಗುತಂ ಕ್ರಮವಳಿದು ಸುಳಿದು ಸುಖಿಯಾಗುತಂ 
(ಬಸರ. ೩-೧೦೭). [ಕ್ರಮ + ಅಳಿ (ಎ ಅಟಾ,)) 
ಕ್ರಮವಾಚಿ (ನಾ). ಕ್ರಮವನ್ನು ತಿಳಿಸುವ ಶಬ್ದ: “ತರುವಾಯ 
ತರ ಪರಿನಿಡಿಗಳು ಕ್ರಮವಾಚೆ ತಾಂ” (ಶಬ್ದಮಂ, ೫೪). 
[ಆ ಸೆಂ. ಕ್ರಮವಾಚನ್‌] 
ಕ್ರಮವಿಕಾಸ (ನಾ). ಕ್ರ ಮವಾದ ಬೆಳವಣಿಗೆ; ಕ್ರಮವಾಗಿ ನಡೆದ 
ವಿಕಾಸ: ಮಾನವ ಜಸಿ ಕ್ರಮವಿಕಾಸವನ್ನು ಪಡೆಯತೊಡಗಿದಾಗ 
* ಕಬ್ಬು ಕಟ್ಟಿಲೆಗಳ ಆನಶ್ಶಕತೆಯುಂಟಾಯಿತು (ಭಾರದ. ೪೯). 
[ಕ್ರಮ + ವಿಕಾಸ] 


ಕ್ರಮವಿಕ್ಷೇಪ 


ಕ್ರಮವಿಕ್ಷೇಪ (ನಾ). ಅಡಿಯಿಡುವಿಕೆ ; ಹೆಜ್ಜೆ ಹಾಕುವಿಕೆ; ಪಾದ 
ನ್ಯಾಸ: ಕ್ರಮವಿಕ್ಷೇ ಸದಿನಂಚಿಗೆ ಸಮನಿಸೆ ದೈನ್ಯಂ (ಪಂರಾಮಾ. ೭-೧೦೮). 
[ಕ್ರಮ + ವಿಕ್ಷೇಪ] 
ಕ್ರಮವಿಡಿ (ಕ್ರಿ). ಪರಂಪರೆಯನ್ನು ಅನುಸರಿಸು; ನಿಯಮಕ್ಕೆ 
ಅನುಸಾರವಾಗು : ಸಂಗೆತೈಮೆಂದೆನಲು ಕ್ರುಮನಿಡಿದೆ ನುಡಿಯೆನಿಕ್ಕುಂ 
(ಮಂಗರಾ. ೧೩೬-೩೯). [ಕ್ರಮ + ಸಿಡ್ಮಿ) 
ಕ್ರಮನಿಸರ್ಯಯ (ನಾ). ಕ್ರಮತಪ್ಪುವಿಕೆ;,ರೂಢಿಗೆ ವಿರೋಧ 
ವಾದುದು: ಜನಕಂಗೆ ಜಲಾಂಜಲಿಯಂ'ತನೂಭವಂ ಕುಡುವುದುಚಿತ 
ಮದುಗೆಟ್ಟೀಗಳ್‌ ನಿನಗಾಂ ಕುಡುವಂತಾದಂಜೆ ತನೂಜ ನೀಂ ಕ್ರಮ 
ವಿಸರ್ಯಯಂ ಮಾಡುವುದೇ (ಗದಾಯು. ೪-೬೧). 
[ಕ್ರಮ + ವಿಪರ್ಯಯ) 
ಕ್ರಮನಿರಹಿತ (ಗು). ಕ್ರಮಶಸ್ಸಿದ; ಸರಿಯಾದ ರೀತಿಯಲ್ಲಿ 
ಸೇರಿರದ: ಕಥೆಯೊಂದನ್ನು ವಿವರಿಸುವ ಬೇರೆ ಬೇಕೆ ಚಿತ್ರಗಳನ್ನು 
ಕ್ರಮವಿರಹಿತವಾಗಿ ಕೊಟ್ಟು ಸರಿಯಾದ ಕ್ರಮದಲ್ಲಿ ಜೋಡಿಸೆಂದು 
ಹೇಳುವರು ( ಶಿಕ್ಷದ. ೫೭೭). [ಕ್ರಮ + ವಿರಹಿತ] 
ಕ್ರಮವಿಹಿತ (ಗು). ರೂಢಿಗೆ ಅನುಗುಣವಾದ; ಪರೆಂಪರಾನುಗತ 
ವಾದ: ಸಮುದಿತ ಕುಸುಮಾಮೋದೋದಯೋದ್ಯಾನ ಲೀಲಾಕ್ರಮ 
ವಿಹಿತ ಜಲಕ್ರೀಡಾವಿನೋದಾದಿನೀತೆಂ (ಕವಿರಾ. ೩-೨೧೧). 
[ಕ್ರಮ + ವಿಹಿತ] 
ಕ್ರಮಶಃ (ಅ). ಕ್ರಮವಾಗಿ; ಕ್ರಮಾನುಗತವಾಗಿ; ಕ್ರಮೇಣ: 
* ಒಂದೊಂದು' ಅಂಶವಾಗಿ; ' ಕ್ರಮವಾಗಿ ಒಂದು ವಿಷಯವಾದ 
ಮೇಲೆ ಮತ್ತೊಂದು ವಿಷಯದಂತೆ; ಕ್ರಮಶಃ; ಪಾಳಿಯಾಗಿ? 
(seriatim. ಇಂಕನಿ). [ಸಂ.] 
ಕ್ರಮಸಂಖ್ಯೆ (ನಾ). ಅನುಕ್ರಮನಾದ ಸಂಖ್ಯೆ : ಕ್ರಮ ಸಂಖ್ಯೆಯ 
ಪ್ರಕಾರ ವಸ್ತುಗಳನ್ನು ಜೋಡಿಸಿದ್ದರು (ರೂಢಿ). [ಕ್ರಮ 4 ಸಂಖ್ಯೆ) 
ಕ್ರಮಸಂಧಾನ (ನಾ). ಕ್ರಮವಾಗಿ ಹೊಂದಿಸುವಿಕೆ, --ಇಡುವಿಕೆ: 
 ಬಟೀಕೊಳ್‌' - ಕ್ರಮಸಂಧಾನೇ (ಕ್ರಮವಾಗಿಡು)” (ಶಮಧಾ). 
[ಕ್ರಮ 4 ಸಂಧಾನ] 
ಕ್ರಮಾಗತೆ (ಗು). ಸರೆಂಪಕೆಯಿಂದ ಬಂದ; ಅನ್ವೇಯಾನುಗತ; 
ನಿಯಮಕ್ಕೆ ಸರಿಯಾದ: (1). [ಕ್ರಮ + ಆಗತ] 
ಕ್ರಮಾಧಿಕ (ನಾ). ೧. ಒಳ್ಳೆಯ ನಡತೆಯಿಂದ ಶ್ರೇಷ್ಠನಾದವನು. 
೨. ಅಧಿಕ ಸಂಖ್ಯೆಯ ಪಾದಗಳನ್ನುಳ್ಳುದು; ಆರಡಿ; ದುಂಬಿ. 
೧, ೨: ಕ್ರಿದಶರ್‌ ಬಾಜಿಪ ದಿವ್ಕತೂರ್ಯರವಮಂ ನಿಸ್ಕಂಪ ಕರ್ಣಂಗ 
ಳಾಗಿ ದಿಶಾದಂತಿಗಳಾಲಿಪಲ್ಲಿ ಮದಮಂ ಗಂಡಸ್ಥಳೋದೀರ್ಣ ಕಂಪ 
ದೊಳಂ ಸೇವಿಸಿ ತುಂಬಿಗಳ್‌ ತಣಿದುನೇನುತ್ಸಾಹಮಂ ಮಾಡದಿರ್ಪುದೆ 
ಸನ್ಮಾರ್ಗದೊಳಂ ಕ್ರಮಾಧಿಕರಕೊಳುದೃದ್ದಾನ ಸಂಪ್ರೀತಿಯುಂ (ಪುಸ್ಪಪು. 
೧೦-೧೧). [ಕ್ರಮ 4 ಅಧಿಕ] 
ಕ್ರಮಾನುಸರಣೆ (ನಾ). ನಿಯಮಗಳನ್ನು ಅನುಸರಿಸುವಿಕೆ, 
—ಫಾಲಿಸುನಿಕೆ: ವಿದ್ಯಾರ್ಥಿವೃಂದದಲ್ಲಿ ಶಿಸ್ತನ್ನು ಬೆಳಸಿ... ಗೌರವ, 
ಕ್ರಮಾನುಸರಣೆ, ಆಸಕ್ತಿ, ಉತ್ಸಾಹ ಇವನ್ನೆಲ್ಲ ಬೆಳಸಿ ಪೋಸಿಸುವಂತಿರ 
ಬೇಕು (ಶಿಕ್ಷದ. ೨೬೩). [ಕ್ರಮ + ಅನುಸರಣೆ] 
ಕ್ರಮಾಲಂಕಾರ (ನಾ). [ಕಾವ್ಯಾ] ಒಂದು ಅರ್ಥಾಲಂಕಾರ; 
ಯಥಾಸಂಖ್ಯಾಲಂಕಾರ: ಪದಂಗಳಂ ಕ್ರಮವಿಡಿದನ್ವಯ ಪೇಳಿಹುದು 
ಇದಕ್ಕೇ ಕ್ರಮಾಲಂಕಾರವೆಂದು ಅಲಂಕಾರಜ್ಞಕವಿಗಳು ಪೇಳಿಹರು ; 
ಎ ಅಳಿ ಕಲಭಗಿಳಿಯ ಮುಡಿ ನಡೆನುಡಿಗಳಿಂದ 
[ಕ್ರಮ ಅಲಂಕಾರ] 


ಉದಾ. , 
(ಕುವಲ, ೧೦೦-೬). 


೨.೨೭೬ 


80 


45 


ಕ್ರಯ 


ಕ್ರನಿಕ (ಗು). ೧. ಕ್ರಮವಾಗಿ ರಚಿಸಿದ; ಒಂದು ಕ್ರಮಕ್ಕೆ 
ಒಳಪಟ್ಟ; ಶ್ರೇಣಿಬದ್ಧವಾದ: ರಸೆಲ್‌ರು ಬರುವ ಮೊದಲು ಕನ್ನಡ 
ಕ್ರಮಿಕೆ ಪುಸ್ತಕಗಳಿಲ್ಲದೆ ಕನ್ನಡ ಬಲ್ಲ ಶಿಕ್ಷಕರಿಲ್ಲದೆ ಕನ್ನಡದ 
ವಿದ್ಯಾಭ್ಯಾಸ: ನಡೆಯಬೇಕಾಗಿತ್ತು (ಸಾಸಮಾ. 9). ೨. ವಂಶ 
ಪರಂಪರೆಯಾಗಿ ಬಂದ; ಅನ್ವಯಾನುಗತ. [ಸಂ.] 

ಕ್ರಮಿತ (ಗು). ೧. ನಡೆದ; ಸಂಚರಿಸಿದ; ಸಾಗಿದ. (ನಾ). 
೨. ಕ್ರಮಾಂತವಾಗಿ ವೇದಾಧ್ಯಯನ ಮಾಡಿದವನು. ೫ ಭಟ್ಟ, 
"ಆಚಾರ್ಯ, ಶಾಸ್ತ್ರಿ ಎಂಬಂತೆ ಒಂದು ಗೌರವಸೂಚಕವಾದ 
ಪದ: ಕ್ರಮಿತರ ವಾಸುದೇನ ಕ್ರಮಿತರು (ಕೊಲ್ಹಾಶಾ. ೫-೫೦ ; 1076) ; 
ಕೋಣೆಯಮಲ್ಲ (?) ಕ್ರಮಿತರಿಗೆ (ಎಇ. 209111, ೧೮೬-೪೮ ; 1097); 
ಕ್ರಮಿತರೆವಧರಿಸಿದರೆ ಶುದ್ಧ ಭ್ರಮಿತ ಮೂಲನ ಹಿರಿಯ ವಿಷ್ಣು 
ಕ್ರಮಿತರೆ ಧನುವಿಗೆ ಯತ್ನಮಾಡಿದಿಕೆ ಕ್ರಮವೆ ತಾನಿದು ಕ್ಷತ್ರಿಯ 
ನಾಕ್ರಮಿಸುವುದು (ಕುವ್ಕಾಆ. ೧೫-೧೬). [Xo.] 

ಕ್ರೆಮಿಸು (ಕ್ರಿ). ೧. ನಡೆ; ಹೆಜ್ಜೆಯಿಡು; ಸಾಗು: ತಮ್ಮ ತಮ್ಮ 
ಇಚ್ಛಿತೆ ಸ್ಥಳಗಳ ಮಾರ್ಗ ಕ್ರಮಿಸಹತ್ತಿದ್ದಾರೆ (ಮಂಜುಕ. ೭) ; 
ಐದಾರು ಮಾರು ದಾರಿ ಕ್ರಮಿಸಿರಲಿಲ್ಲ (ಹೇಮಂತ.೨೬೯). ೨. ದಾಟು; 
ದಾಟಔಹೋಗು: ಸಾಗರ ಸಮಂ ನಿನ್ನ ರಾಮಾಯಣಂ . . , 
ಕ್ರಮಿಸಲ್ಕದಂ ದಯೆಗೆಯ್ಯೆನಗೆ ವೈನತೇಯನ ವಜ್ರವೀರ್ಯಮಂ 

(ಶ್ರೀರಾಮಾ. ೨೪೨-೩೯೧). [ಕ್ರ್ರಮಣ? + -ಇಸ್ಯು) 

ಕ್ರಮುಕ (ನಾ). ೧. ಅಡಕೆ; ಪೂಗ; ಕೌಂಗು: ಕ್ರಮುಕಮನಕ್ಕೆ 
ಫಲತ್ರಯದ ಮಸಿಯನಕ್ಕಣಿಲೆಯಂ ರಸಾಂಜನಮುಮನಕ್ಕೆ * * * ಪೂಸೆ 
ಲಿಂಗರೋಗೆಂ ಕಿಡುಗುಂ (ಲೋಕೋಪ. ೯-೧೩೯) ; ಧರೆಗೆ ಮೊಗಸಿರಿ 
ಯೆನಿಸಿ ಮೆಆಕಿದುವಾ ಕ್ರಮುಕನೃಕ್ಷಂಗಳೊಲಿದು (ಹಚಕಾ. ೨೦೬. ಪರಿ). 
೨. ಕೆಂಪು ಜಾಲಾರಿ ಗಿಡ; ಲೋಧ್ರದ ಗಿಡ. 

[ಸೆಂ.] 

ಕ್ರಮುಕಸಮಿತಿ (ನಾ). ಅಡಕೆಮರಗಳ ಸಮೂಹ, “ಗುಂಪು: 
ಫಳವ್ರಾತದಿಂ ಸೇವ್ಯಮಲ್ಲಲ್ಲಿ ಕರಂ ಖರ್ಜೂರವೃಂದಂ ಕ್ರಮುಕಸಮಿತಿ 
(ಪುನ್ಪಪು. ೯-೧೫). [ಕ್ರಮುಕ + ಸಮಿತಿ) 

ಕ್ರಮೇಣ (ಅ). ಕ್ರಮವಾಗಿ; ಮೆಟ್ಟಲುಮೆಟ್ಟಲಾಗಿ; ಹೆಂತಹೆಂತ 
ವಾಗಿ: ಹಗಲಿನ ನೋಟಗಳೆಲ್ಲ ಕ್ರಮೇಣ ಕಗ್ಗತ್ತಲ ಗರ್ಭದಲ್ಲಿ ಲಯ 
ವಾಗುತ್ತವೆ (ಸೌಂದಸ. ೧). [ಸೆಂ.] 

ಕ್ರಮೇಣಕ (ನಾ). - ಕ್ರಮೇಲಕ: *ರನಣಮುನ್ಸ ೦ ಮಯಂ 
ಕರಭಂ ಕ್ರಮೇಣ [ಪಾಕಾಂ. ಳ]ಕಂ? (ಮಂಗರಾ. ೫೫-೭). 

[ಆ ಸೆಂ. ಕ್ರಮೇಲಕ] 

ಕ್ರಮೇಲಕ, ಕ್ರಮೇಳಕ (ನಾ). ಒಂಟಿ; ಉಪ್ಪು: (ಕಿ). 
ಕ್ರಮೇಳೆಳೆ: “ದಾಸೇರಕಃ, ಕ್ರಮೇಳಕಃ, ಉಷ್ಟ್ರ _1 ... ಶೃಂಖಳಕಃ 
-ಈ ೬ ಒಟ್ಟೆ? (ಹಲಾಯು. ೪೭-೧೨೫) ; ಮಕರಾಂಕದ್ವಿಪ ದಂತ 
ದಂಡ ದಳಿತ ಸ್ವಾಂತಂಪರಪ್ರೇಯಸೀ ವಿಕಲಂ ದುರ್ಗತಿಯೊಳ್‌ ಕೆಯಂ 
ತಿರಿತರುತ್ತುಂ ಬಂದು ಮತ್ತಂ ಕ್ರಮೇಳಕನಾದಂ (ಪಂರಾಮಾ. ೬-೩೭), 

[ಸಂ.] 

ಕ್ರಮೇಳಕ "ಕ್ರಮೇಲಕ' ನೋ. 

ಕ್ರಯ (ನಾ). ೧. ಬೆಲೆ ಕೊಟ್ಟು ಕೊಳ್ಳುವಿಕೆ: ಹಟ್ಟೀಲಿ ಹುಟ್ಟಿದ್ದ ಲ್ಲ, 
ಕ್ರಯಕ್ಕೆ ಕೊಂಡದ್ದಲ್ಲ (ಗಾದೆ). ೨. ಬೆಲೆ; ಕಿಮ್ಮತ್ತು : ಈ -ಹೆಂಣು 
ಆಳಿಗೆ ಬುದ್ಧಿ ಪಂತರು ಕಂಡು ಕಟ್ಟಿದ ಕ್ರಯ ಗ ೩ ಆಕ್ಸಾರದಲು ಮೂರು 


ನಯವಾದ್ದಕ್ಕೆ ಕ್ರಯ 


ಮೆ ಕ 
ವರಹ (ಮೈಆರಿ. ೧೯೨೮, ೬೭-೯; 1808); ಕ್ಕೆ ಕ್ರ 


ಹೆಚ್ಚು (ಗಾದೆ). 


ಕ್ರಯಂಗೊಳ್‌ 


ಕ್ರಯಕೊಡು - ಬೆಲೆ ಕೊಡು; ಮಾರಾಟದ ಬೆಲೆಯನ್ನು 

ನೀಡು: (8). ಕ್ರಯಕ್ಕೆಕೊಡು - ಬೆಲೆಗೆ ಕೊಡು ; ಮಾರು: ನಾನು 
ನನ್ನ ಅನಸರ ನಿಮಿತ್ತವಾಗಿ ನನ್ನ ಹೊಲೆಯಾಳು ಕನ್ನನ ಹೆಂಡತಿ ಚೌಡಿ 
ಎಂಬ ಹುಡುಗಿಯನ್ನು ನಿಮಗೆ ಕ್ರಯಕ್ಕೆ ಕೊಟ್ಟಿ ನಾಗಿ (ಮೈಆರಿ.೧೯೨೮? 
೬೭-೮; 1808). ಕ್ರಯಂಬೀಳಜಬೆಲೆ ಕೊಡಬೇಕಾಗು; ವೆಚ್ಚ ತಗಲು: 
ಸಲಿಕೆಗೆ ಯಾಕೆ ಕ್ರಯಬೀಳುತ್ತದೆ (ಮುಂಬಯಿ. ೫-೭೬). (ಸಂ. 

ಕ್ರಯಂಗೊಳ್‌ (ಕ್ರಿ). ಮಾರಾಟಕ್ಕೆ ತೆಗೆದುಕೊಳ್ಳು; ಬೆಲೆಗೆ 
ಕೊಂಡುಕೊಳ್ಳು: ಧರಣೆಯಮರನ ಪುತ್ರನೊಬ್ಬನ ನೀ ಕ್ರಯಂಗೊಂಡು 
ಏನನಿತ್ತಾದಡೆಯು ತಂದಾ 'ಸೂನುವನು ತನಗೀವುದು(ಸಂಭಪ. ೩೦೫. ಪರಿ). 

[ಕ್ರಯ + ಕೊಳ್‌] 

ಕ್ರಯಚೀಟು (ನಾ). ಮಾರಾಟವನ್ನು ಸ್ಥಿರಪಡಿಸುವ ಚೀಟಿ; 
ನಿಕ್ರಯಪತ್ರ : ಭೀಮಾಚಾರ್ಯರು ಬರೆಸಿಕೊಟ್ಟ ಹೊಲೆಯಾಳು 
ಣೆಣ್ಮಾಳು ಕ್ರಯಚೀಟ್ವಿನ ಕ್ರನಂನೆಂತೆಂದರೆ .. ; ಎಂದು ಬರಸಿಕೊಟ್ಟ 
ಕ್ರಯಚೀಟು (ಮೈಆರಿ. ೧೯೨೮, ೬೭-೧೩; 1808) ; ಅವರೆ ಸ್ವಾರ್ಜಿತ 
ಸೊತ್ತನ್ನು ಕೂಡಾ ಅವರು... ನನ್ನ ತಾಯಿಗೋ ತಮ್ಮನಿಗೋ 
ಕ್ರಯೆಚೀಟು ಮಾಡುತ್ತಾರಂತೆ (ಒಡ್ಡಿಉ. ೮೧). [ಕ್ರಯ + ಚೀಟ್ಟು] 

ಕ್ರಯದಾರ (ನಾ). ಕೊಂಡುಕೊಳ್ಳುವವನು : (ಮೈಗೆಜಿ. 1೪, ೭೭೭). 

[ಕ್ರಯ + -ದಾರೈ] 

ಕ್ರಯಪಟ್ಟ (ನಾ). ಬೆಲೆಗಳನ್ನು ತಿಳಿಸುವ ಪಟ್ಟ: ಅಂಗಡಿಯ 
ಮುಂಡೆ ಕ್ರಯಪಟ್ಟಿ ಇಟ್ಟಿರಬೇಕು (ರೂಢಿ). [ಕ್ರಯ 4 ಪಟ್ಟಿ] 

ಕ್ರಯರೂಪ: (ನಾ). ಮಾರಾಟ; ಕೊಳ್ಳುವುದು: [ಕೇತ] 
ಗಾವುಂಡನ ಕಯ್ಯೊಳು ಸಂಗಯ್ಯನು ಕ್ರಯರೂಪದಿಂ ಕೊಂಡ ಸಂಪಗೆಯ 
ತೋಟಿ (ಸೌಇಇ. XX, 30೬-೩೦; 1). [ಕ್ರಯ + ರೂಪ] 

ಕ್ರಯವಿಕ್ರಯ (ನಾ). ಕೊಳ್ಳುವಿಕೆ ಹಾಗೂ ಮಾರುವಿಕೆ; 
ವ್ಯಾಪಾರ: ಕೂಡೆ ಗಜಬಜವಾಯ್ತು . . . ಕ್ರಯವಿಕ್ರಯದ ವಾಣಿಜ್ಯ 
ವೀಧಿಯಲಿ ಹೂಡಿದವು ಬಂಡಿಗಳು ಹರಿದೆಡೆಯಾಡಿದವು ಕೊಲ್ಲಾರಿಗಳು 

[ಕ್ರೆಯ 4 ವಿಕ್ರಯ] 

ಕ್ರಯನಿಕ್ರೆಯಿಕ (ನಾ). ಕೊಳ್ಳುವವನು ಹಾಗೂ ಮಾರುವವನು; 
ವ್ಯಾಪಾರಿ; ವರ್ತಕ. [ಸೆಂ.] 

ಕ್ರಯಶಕ್ತಿ (ನಾ). ಕೊಂಡುಕೊಳ್ಳುವ ಶಕ್ತಿ : ಮುಕ್ಕಾಲು ಪಾಲು 
ಜನತೆ ಹೊಲಸಾಗುವಳಿಯಲ್ಲಿ ದುಡಿಯುತ್ತಿದ್ದು, 'ಅವರೆ ಕ್ರಯಶಕ್ತಿ 
ತೀರ ಕನಿಸ್ಮವಾಗಿದೆ (ಮಾವಾದ. ೧೪೧). [ಕ್ರಯ + ಶಕ್ತಿ] 

ಕ್ರಯಿಕ (ನಾ). ಕೊಂಡುಕೊಳ್ಳುವವನು ; ಗ್ರಾಹಕ. [ಸಂ.7 

ಕ್ರಯ್ಯ (ನಾ). ಮಾರಾಟಕ್ಕಾಗಿ ಇಟ್ಟ ವಸ್ತು ; ಬೆಲೆಗೆ ಕೊಳ್ಳಬಹು 
ದಾದ ಪದಾರ್ಥ. [ಸಂ.] 

ಕ್ರವಿಂತ, ಕ್ರವಿತ, ಕ್ರವಿಶ್ರ (ನಾ). -ಕ್ರಮಿತ ೨: ನನ್ನಿಯಣ ಕ್ರವಿಂತರ 
ವಾಸುದೇವ ಕ್ರನಿಂತರು (ಸೌಇಇ. 21-11, ೧೪೯-೪ ; 1106). ಕ್ರವಿತೆ : 
ತೆಲುಗರ ಮಾಗೆಯ ಕ್ರವಿತರ ನುನೆ (ಎಇ. XII, ೪೮-೭೯ ; 1112). 
ಕ್ರನಿತ್ರ: ಚೌನ್ನಭಟ್ಟೋನಾಧ್ಯಾಯರು ಬೌಧಾಯನ ಚೌನ್ಹೆಯ 
ಕ್ರವಿತ್ರರು (ಕಇಆ. ೭೬-೧೨-೬೫ ; 1170). [ಆ ಕ್ರಮಿತ] 

ಕ್ರವಿತ "ಕ್ರವಿಂತ' ನೋ. 

ಕ್ರನಿತ್ರ "ಕ್ರವಿಂತ' ನೋ. 

ಕ್ರವ್ಯ (ನಾ). ಹಸಿಯ ಅಡಗು; ಬೇಯಿಸದ ಮಾಂಸ: ಸುಹುತಂ 
ಕೌರವ್ಯ ಕ್ರನ್ಯ ಹವೃದಿಂದೆನ್ನ ಕೋಪ ಹವ್ಮವಹಂ ಲೋಹಿತದಿನಾದುದ 
ವಭೃಥಸವನಂ (ಗದಾಯು. ೪-೪೭) ; ಮನಃುಜಕ್ರವೃಮಿದೆಂದಜಕಿದಾಗಳ್‌ 
» * « ಶಾಪಮನಿತ್ತಂ (ವಿಷ್ಣುಫು. ೧೪-೭೦). [ಸಂ.1 


(ಕುವ್ಯಾಗ. ೪-೧೧). 


೨.೨೭೭ 


33 


43 


ಕ್ರಾಂತಿಕಾತಿ 


ಕ್ರನ್ಯಾದ (ನಾ). ೧. ರಾಕ್ಷಸ: ಕ್ರವ್ಯಾದ ಸಂಹನನಕ್ರವ್ಯಾದನಪ್ಪೆನಗೆ 
ಅನಭ್ಯಸ್ತ ಶಸ್ತ್ರನೊಳ್‌ ಯುದ್ಧ ವತಿನಿಸಿದ್ದೆ ಮುಂ (ಜಗವಿ. ೫-೬೧ವ); 
ವಿಭೀಸಣಂಬೆರಸು ಕ್ರನ್ಮಾದರಂ ಕದನ ಬೇಡೆನುತ ಸನ್ಮಾರ್ಗಮಂ 
ಬೋಧಿಸಿದಂ (ಪೆಂಕಾರಾ. ೬-೨ ಸೂಚನೆ). ೨. ಮಾಂಸಾಹಾರಿಯಾದ 
ಪ್ರಾಣಿ ; ಹಿಂಸ್ರಪಕ್ಷಿ: ಹಕ್ಕಿಗಳು ಕ್ರವ್ಯಾದಗಳು, ಅಕ್ರವ್ಮಾದಗಳು 
ಎಂದೆರಡು ಪ್ರಕಾರದವು. ಕಾಗೆ, ಹದ್ದು, ರಣಹದ್ದು ಮುಂತಾದವು 
ಕ್ರವ್ಯಾದಗಳು (ಆರ್ಯಧ. ೧೦೫). [ಸಂ.) 

ಕ್ರಾಂತ (ಗು). ೧. ಹೋದ; ದಾಟದ; ಮಾರಿದ. "ಕ್ರಾಂತದರ್ಶನ' 
ಪರಾ. (ನಾ). ೨. ನಡೆಯುವುದು; ಹೆಜ್ಜೆಯಿಡುವುದು. 
೩. [ನಾಟ್ಯ] ಒಂಬತ್ತು ಬಗೆಯ ಉಪವಿಷ್ಟ ಸ್ಥಾನಗಳಲ್ಲಿ ಒಂದು: 
ಕರಮೆರಡುಂ ಗಡ್ಡದೆೊಳಿರೆ ಶಿರನೊಂದಿರೆ ಭುಜದ ಮೇಲೆ ಯೆರಡುಂ 
ಕಣ್ಣೋಳ್‌ ಕರಮೊಸರೆ ಬಾಪ್ಪಜಲಮಿದು ತರುಣೀ ಕೇಳ್‌ ಕ್ರಾಂತಮೆಂಬ 
ತಾಣಮೆನಿಕ್ಳುಂ (ಲಾಸ್ಯರಂ. ೭-೫೪). ೪. [ನಾಟ್ಯ] ಆಕಾಶಚಾರಿಯ 
ಹತ್ತು ಭೇದಗಳಲ್ಲಿ ಒಂದು : ಅತಿಕ್ರಾಂತ, ದಂಡಪಾದ, ಕ್ರಾಂತ . .. 
ಲಲಿತ ಈ ಹತ್ತು ಆಕಾಶಮಂಡಲಂಗಳ್‌ (ಲಾಸ್ಕರಂ. ಆ-ಇವ). [ಸಂ.] 

ಕ್ರಾಂತದರ್ಶನ (ನಾ). ೧. ಬಾಹ್ಯೇಂದ್ರಿಯಗಳಿಗೆ ಗೋಚರವಾಗದ 
ವಸ್ತುವನ್ನು ಕಾಣುವಿಕೆ; ಅತೀಂದ್ರಿಯ ದರ್ಶನ. ೨. ಇಂತಹ 
ದರ್ಶನವುಳ್ಳವನು; ಸರ್ವಜ್ಞ: ಕೃತಯುಗದ ಕ್ರತುಗಳಿಗೆ ಶ್ರಾಂತ 
ದರ್ಶನರಾಗಿ *ಕೃಣ್ವಂತೋವಿಶ್ವಮಾರ್ಯಂ 3 - ಎಂದು ಘೋಷಿಸಿದ 
(ಕ್ರಾ ಂಚಧ್ವ. ೪೬). [ಕ್ರಾಂತ + ದರ್ಶನ] 

ಕ್ರಾಂತದರ್ಶಿ (ನಾ). ಕ್ರಾಂತದರ್ಶನವನ್ನುಳ್ಳವನು; ಅತೀಂದ್ರಿಯ 
ಜ್ಞಾನಿ: ಪ್ರಾಜ್ಞರೂ, ಕ್ರಾಂತದರ್ಶಿಗಳೂ ಆದ ಯಾವ ಸ್ತುತಿಕರ್ತ 
ರಿದ್ದಾರೆಯೋ ಅವರು ತಮ್ಮ ಸ್ತುತಿಗಳನ್ನು ವರುಣನಿಗೆ ಅರ್ಪಿಸುತ್ತಾರೆ 
(ಯಕ್ಸಾರ. ೧೧೮) ; ಕವಿಗಳು ಕ್ರಾಂತದರ್ಶಿಗಳೆಂದು ಪ್ರಾಚೀನರ ಮತ 
(ಸಾಓವಿ. ೫); ಕವಿ ಕ್ರಾಂತದರ್ಶಿ, ನಿಜವಾದ ಕವಿತ್ವವು ಸರ್ವಸಮದರ್ಶಿ 
ಎಂಬುದಕ್ಕೆ ಕನಕದಾಸರು ಕುಲಗುರುಗಳಾಗಿದ್ದಾರೆ (ತವನಿ. ೧೬೧). 

[ಸೆಂ. ಕ್ರಾಂತದರ್ಶಿನ್‌) 

ಕ್ರಾಂತದರ್ಶಿತ್ವ (ನಾ). ಅಗೋಚರವಾದುದನ್ನು ಕಾಣುವ ಶಕ್ತಿ: 
ಮನನಶೀಲತೆಯಿಂದ ಮುನಿಯಾಗುತ್ತಾನೆ, ಕ್ರಾಂತದರ್ಶಿತ್ವದಿಂದ ಕವಿ 
ಯಾಗುತ್ತಾನೆ (ಭಾರದ, ೩೯೮). [Aಂ.] 

ಕ್ರಾಂತದೃಷ್ಟಿ (ನಾ). ಅಗೋಚರವನ್ನು ಕಾಣುವ ದೃಷ್ಟಿ: ಅವರ 
ಕ್ರಾಂತದೃಷ್ಟಿಯ ಸಮಾಕ್ಸಾಕಿರಣವು ಓದುಗರಿಗೂ ನನಗೂ ಅತ್ಯಂತ 
ಸಹಕಾರಿ (ಕ್ರಾಂಚಧ್ವ. ೪11, ಪೀಠಿಕೆ). [ಕ್ರಾಂತ + ದೃಷ್ಟಿ) 

ಕ್ರಾಂತಿ (ನಾ). ೧. ಹೋಗುವಿಕೆ; ಮುಂದುವರಿಯುನಿಕೆ; 
ಕ್ರಮಣ : ಮನದೊಳಗೆ ಲಕ್ಷ್ಮೀಕಾಂತನನು ನೆನೆವುತ್ತ ಮಾರ್ಗ ಕ್ರಾ 
[ಪಾಕಾಂ. ಶ್ರಾ]ಂತಿಯನ್ನು ನೆಜಕಿ ಮಜಕಿದು (ನಿಭಾಗ. ೧೦-೩೩-೩೫). 
೨. ಆಕ್ರಮಣ; ಧಾಳಿ. ೩. ಖಗೋಲಗಳು ಸಂಚರಿಸುವ ವಕ್ರ 
ಮಾರ್ಗ; ಸೂರ್ಯಪಥ. "ಕ್ರಾಂತಿವೃತ್ತ ಪರಾ. ೫. ವಿಪ್ಲವ; 
ಕ್ಲೋಭೆ: ಭಾರತದ ಆಧ್ಯಾತ್ಮಿಕ ವಿಚಾರದಲ್ಲಿ ಕ್ರಾಂತಿಯನ್ನು ಮಾಡಿದ 
ಪಂಥಗಳಲ್ಲಿ ಅದ್ವೈತಸಿದ್ಧಾಂತ ಉನ್ನತ ಸ್ಥಾನವನ್ನು ಪಡೆದಿದೆ 
(ಭಾರದ. ೩೦೪) ; ರವೀಂದ್ರರು ಹುಟ್ಟಿದ ಕಾಲ ದೇಶದ ತುಂಬೆಲ್ಲ 
ದೊಡ್ಡ ಕ್ರಾಂತಿಯ ಕಾಲ (ಧರ್ಮಸಾ. ೬೪). [ಸಂ.] 

ಕ್ರಾಂತಿಕಾತಿ (ನಾ). ಕ್ರಾಂತಿಯನ್ನು ಉಂಟುಮಾಡುವವಳು ; 
ಕ್ರಾಂತಿಯ ಕಾರ್ಯದಲ್ಲಿ ತೊಡಗಿದವಳು : ಬಿಡುವು ದೊರೆತಾಗಲೆಲ್ಲ 
ಆ ಕ್ರಾಂತಿಕಾತಿ ಅವನಿಗೆ ಪಾಠ ಹೇಳಿಕೊಡುತ್ತಿದ್ದಳು (ಪುನರು. ೫೨೮). 

[ಕ್ರಾಂತಿ + -ಕಾಶ್ಮೀ) 


ಕ್ರಾಂಕಿಕಾರ 


ಕ್ರಾಂತಿಕಾರ (ನಾ). ಕ್ರಾಂತಿಯನ್ನು ಉಂಟುಮಾಡುವವನು;| | 
ಕ್ರಾಂತಿಯ ಕಾರ್ಯದಲ್ಲಿ ತೊಡಗಿದವನು: ಸ್ವಾತಂತ್ರ ಕಾಗಿ 
ಹವಣಿಸುತ್ತಿರುವ ಕ್ರಾಂತಿಕಾರರ ಚಿತ್ರವೇ ಈ ಕಾದಂಬರಿ (ಭಾರತಿ. 11, 
ಮುನ್ನುಡಿ) ; ತಾನು ಕ್ರಾಂತಿಕಾರ ಪಾರ್ಟಗೆ ಸೇರಿದ್ದೇನೆ: ಎಂದು 
ನಿನ್ನೆ ತಾನೇ `ಆತ ಹೇಳಿದ (ಆತ್ಮಾರ್ಪ. ೭೩). 

[ಕ್ರಾಂತಿ * -ಕಾರ್ಯ (ಆ -ಕಾಜ)] 

ಕ್ರಾಂತಿಕಾರಕ (ಗು). ಕ್ರಾಂತಿಯನ್ನುಂಟುಮಾಡುವ ; ವಿಶ್ಲವಕಾರಿ 
ಯಾದ: ಆಚಾರ್ಯರುಗಳು ಸಮಾಜದಲ್ಲಿ ಪ್ರಚಲಿತವಾಗಿದ್ದ ನಿಯಮ 
ಗಳನ್ನು ಕ್ರಾಂತಿಕಾರಕವಾದ ಸಂಸ್ಕರಣಗಳಿಂದ ತಿದ್ದಿಲ್ಲ (ಭಾರದ. ೨೬೮). 
ಇವರೆಲ್ಲರ ಜೀವನದಲ್ಲಿ ಒಂದೇ ಕಾಲಕ್ಕೆ... ಕ್ರಾಂತಿಕಾರಕ ಅಗ್ಲಿದಿವ್ಯ 
ಬರುತ್ತದೆ (ಸಮಜೀ. ೨೪, ಪೀಠಿಕೆ). [ಕ್ರಾಂತಿ + ಕಾರಕ್ಕ] 

ಕ್ರಾಂತಿಕಾರಿ (ಗು). ೧. - ಕ್ರಾಂತಿಕಾರಕ : ವಾಸ್ತವವಾಗಿ ವೇರ 
ದುಖೋವ ಕ್ರಾಂತಿಕಾರಿಯಾಗಿದ್ದಳು (ಪುನರು. ೨೨೨). (ನಾ). 
೨. ಜ ಕ್ರಾಂತಿಕಾರ: ಗಲ್ಲುಕಂಬವೇರುವ ಕ್ರಾಂತಿಕಾರಿಯನ್ನು 
ನೋಡಲು , . . ನಿಲ್ಲುತ್ತಾರೆ (ಆತ್ಮಾರ್ಪ. ೧೩). 15 

[ಆ ಸಂ. ಕ್ರಾಂತಿಕಾರಿನ್‌) 

ಕ್ರಾಂಕಿಕಾಲ (ನಾ).೧. ಪರಿವರ್ತನೆಯ ಕಾಲ; ಸಂಕ್ರಮಣಕಾಲ: 
ಶ್ರೀ ಪುರುಸನ ಕಾಲವು ಲಿಪಿಯ ಬೆಳವಣಿಗೆಯಲ್ಲಿ ಕ್ರಾಂತಿಕಾಲ 
(Period of transition) (ಕರ್ಣಾಅ, ೧೧೭). ೨. ಕ್ರಾಂತಿ ನಡೆಯುವ 
ಕಾಲ. [ಕ್ರಾಂತಿ ಕಾಲ] 

ಕ್ರಾಂತಿಜೀವಿ (ನಾ). - ಕ್ರಾಂತಿಕಾರ: ಪ್ರತಿ ಭಾರತೀಯ ಯುವಕನೂ 
ಮನೆಯಲ್ಲಿ ಸನಾತನಿ, ಮನೆಯ ಹೊರಗೆ ಕ್ರಾಂತಿಜೀವಿ (ಹೊಸಕ್ಷಿ.೨೧೯)- 

[ಸಂ. ಕ್ರಾಂತಿಜೀವಿನ್‌] 

ಕ್ರಾಂತಿಪಕ್ಷ (ನಾ). ಎಲ್ಲವೂ ಬದಲಾಗಬೇಕೆಂಬ ಪಕ್ಷ; ಕ್ರಾಂತಿ 
ಯನ್ನು ಬಯಸುವ ಪಕ್ಷ; ಬುಡದಿಂದ ತಿದ್ದುಪಾಟಾಗಬೇಕೆಂಬ 
ಮತ: “ಬುಡದಿಂದ ತಿದ್ದು ಪಾಟಾಗಬೇಕೆಂಬ ಮತದವರು: ಕ್ರಾಂತಿ 
ಪಕ್ಷ” (1eft-centನe. ಇಂಕನಿ). [ಕ್ರಾಂತಿ * ಪಕ್ಷ] i 

ಕ್ರಾಂತಿಪಥ (ನಾ). ೧. ಸೂರ್ಯನು ತಿರುಗುವ ಪಥ, ಮಾರ್ಗ: 

ಆಕಾಶದಲ್ಲಿ ಸೂರ್ಯನು ಒಂದು ಗೊತ್ತಾದ ಮಾರ್ಗದಲ್ಲಿ ಚಲಿಸು. 

ತ್ತಾನೆ, ಇದನ್ನು ಸೂರ್ಯಪಥ - ಕ್ರಾಂತಿಪಥ ಎಂದು ಕರೆಯುತ್ತಾರೆ |30 

(ಆಕಾಶ. ೪೨). ೨. ವಿಪ್ಲವ ಮಾರ್ಗ: ಅವರು ಕ್ರಾಂತಿಪಥವನ್ನು | 

| 


10 
| 


20 


28 


ಹಿಡಿದರು (ರೂಢಿ)... [ಕ್ರಾಂತಿ * ಪಥ) 
ಕ್ರಾಂತಿಯುಗ (ನಾ). ಕ್ರಾಂತಿಯಿಂದ ಕೂಡಿದ ಯುಗ: ಈ 
ಯುಗವನ್ನು ಕ್ರಾಂತಿಯುಗವೆಂದೇ `ಕರೆಯಬಹುದು (ರೂಢಿ). 
[ಕ್ರಾಂತಿ * ಯುಗ] 
ಕ್ರಾಂತಿವಾದಿ (ನಾ). ಕ್ರಾಂತಿಯಾಗಬೇಕೆಂದು ವಾದಿಸುವವನು : 
ಕ್ರಾಂತಿವಾದಿಗಳೆಂದು (Revolutionaries) ನಾವು ಕರೆಯುವ ಜನರು 
ಇವರೇ (ರಾಜಸ. ೨೫). (ಸಂ. ಕ್ರಾಂತಿವಾದಿನ್‌) 
ಕ್ರಾಂತಿವೃತ್ತ (ನಾ).-ಕ್ರಾಂತಿಪಥ ೧: ನಕ್ಷತ್ರಮಂಡಲದಲ್ಲಿ ಸೂರ್ಯನು 
ಚಲಿಸುತ್ತಿರುವ ಈ ವಾರ್ಷಿಕಪಥವನ್ನು ಕ್ರಾಂತಿವೃತ್ತವೆಂದು ಕರೆಯು 
ತ್ತಾರೆ (ಜಗತ್ತು. ೫೧). (ಕ್ರಾಂತಿ * ವೃತ್ತ] 
ಕ್ರಾಪು (ನಾ). ಕತ್ತರಿಸಿದ ತಲೆಕೂದಲಿನ ಒಂದು ರೀತಿಯ ರಚನೆ: 
ಕೆಲವರು ಇಂಗ್ಲೀಷರಂತೆ ಕ್ರಾಪು ಮಾಡಿಸಿಕೊಂಡಿದ್ದರು (ಹುಟ್ಟಹ. ೮); 
ಪದ್ಮಾವತಿಯು ಕೇಶವನ ಕ್ರಾಪಿನ ಮುಂಗುರುಳುಗಳನ್ನು ತೀಡಿದಳು 
(ಸಮಜೀ. ೧೨೮). [.- ಇಂ. crop] 


ಕ್ರಾಯಕ (ನಾ). ಕೊಂಡುಕೊಳ್ಳುವವನು; ಗ್ರಾಹಕ. [ಸಂ.] 


35 


೨೨೭೮ 


| 
ಸ 
| 
| 


ಕ್ರಿಮಿಬಂಧ 
ಕ್ರಿ ಕ್ರೀ (ನಾ). - ಕ್ರಿಯೆ: ಕಾಯಕ್ಕೆ ಕ್ರಿ ಮನಕ್ಕೆ ಆಜ್‌ವು 
(ಕೊ ಲಶಾಂ. ೫೬); ಕ್ರಿ[ಪಾಠಾಂ. ಕ್ರೀ]ಯುಳ್ಳೊಡಂತೊಂದಾಸೆ 


(ಮಹಾದೇ. ೨೭-೬೮) ; ಕ್ರಿ ನಿರ್ಧರವಾದಲ್ಲಿ ಆಚಾರಕ್ಕೆ ಆಂಕುರ 
(ಮೋಳಿಮಾ, ೮೫-೩೩೫). `ಶ್ರೀ: ಬಸವಣ್ಣ ನಿನ್ನ ಮುಟ್ಟಮುಟ್ಟ 
ಎನ್ನ ಕ್ರೀ ಬಯಲಾಯಿತ್ತು (ಅವಚಂ. ೨೦೧-೯೦೮) ; ಕರ್ಮಂಗಳನೆ 
ಕಳೆಯಿತ್ತು ಕ್ರೀಗಳನೆ. ಮಾಜಕಿತ್ತಲ್ಲಾ (ಬಸವ. ೬೪೮) ; ಬಳ್ಳಿ ಮರನ 
ಸುಕ್ತಿ ಅದು ಸಾಲದೆ ಮತ್ತೊಂದಕ್ಕೆ ಅಲ್ಲಾಡುವಂತೆ ನಿಲ್ಲದು ಮನ 
ಕ್ರೀ[ಪಾಕಾಂ.ಕ್ರಿ] ಯಲ್ಲಿ (ಮೋಳಿಮಾ, ೧೧-೪೦). [< ಸಂ. ಕ್ರಿಯಾ] 
ಜ್ಞಾನ (ನಾ).- ಕ್ರಿಯಾಜ್ಞಾನ: ನಡೆದಂತೆ ನುಡಿವ ನುಡಿದಂತೆ ನಡೆವ 
«ಕ್ರಿಹ್ಲ್ಞಾನ ನಿರುತವಾದಂಗಳಬ್ಲದೆ' ಲಿಂಗಯ್ಕನೊಲುಮೆ ಇಲ್ಲ(ಮೋಳಿಮಾ, 
೧೨೯ ಪ್ರಸ್ತಾವನೆ). [ಕ್ರ + ಜ್ಞಾನ] 

ತ (ನಾ). ಕೃಷಿಮಾಡುವುದು ; ಅಭಿವೃದ್ಧಿ ಮಾಡುವುದು (2): 
ನಡಸದೆ ೧ ಕಾಲ ಉಳಿದರೆ ಕ್ರಿತವನಿಕ್ಕಿದೆನೆಂದು ಹೇಳದೆ ಈ ಬಾಳನು 
ತೋಟವನು ಬಿಡುವೆನು (ಸೌಇಇ, IX-ಸi, ೪೪9೮-೧೭ ; 1442). 


[< ಸಂ. ಕೃತ] 


ಕ್ರಿಷಾಸನ (ನಾ). (?) : ಕೀರ್ತಿ ನರ್ತ್ತ್ರನಾಚಾರ್ಯ್ಯ ಕ್ರಿಪಾಸನ ಪತ್ರಿತ 


ಮಾಳವ ಕಾಮಿನೀ ಕರ್ಣ್ಣಜಪ ನಿಜ ಸೈನ ಸಂನ್ನಾಹ ಕಿಂಕರ (ಕಇಆ. 
೨೯-೪೧-೧೭; 1121). [7] 

ಮಿ (ನಾ). ೧. ಹುಳು; ಶುದ್ರಜಂತು: *ಕ್ರಿಮಿಯೆನಲೈ ಜಂತಕ್ಕು* 
(ಮಂಗರಾ, ೪೯-೧೩) ; ಕ್ರಿಮಿ - ಕೀಟಗಳ ಬಗ್ಗೆ ನಮ್ಮಲ್ಲಿ ಬಹಳ 
ಪ್ರಚಾರವಾಗಬೇಕಾಗಿದೆ (ತರಬೆ. ೧೩). ೨. ಅರಗು; ಲಾಕ್ಷ: *ತ್ರಸ 
ಲಾಸ್ಷಂ ಕ್ರಿಮಿಯೆಂಡೆಸಿಕ್ಳು? (ನಾನಾರ. ೧೨೨). [ಸಂ.3 


ಕ್ರಿಮಿಕುಲ (ನಾ). ಒಂದು ನರಕದ ಹೆಸರು: ಲಾಕ್ಸಾಪ್ರಲೇಶ . .. 


ಕ್ರಿಮಿಕುಲಂಗಳೆಂಬುವೇಯೆಂಟು ರಾಜನರಕಂಗಳು (ವಿವೇಕ. ೧೭೯). 


[ಸಂ.] 


ಕ್ರಿಮಿಫ್ನು (ನಾ). ಒಂದು ಬಗೆಯ ಸಸ್ಯ: ಸಿಂಗಾರಬಳ್ಳಿ, ಕ್ರಿಮಿಪ್ನ 


ಮೈಣಗಿ, ೩೫-೬೭೬), 
ಳ 


[7] 


ಸ್ರಿಮಿಜ (ನಾ). ಹುಳುಗಳಿಂದ ಹುಟ್ಟಿದುದು ; ರೇಷ್ಮೆ: ನಾರುನೂಲು 


ಕ್ರಿಮಿಜ ರೋ ಮಂಗಳಿಂದೆ ನೆಯ್ದಾ ಆ ಸೀರೆ ನಾಲ್ಕು ತೆಜನಕ್ಕು 
(ಮಂಗರಾ. ೧೦೧-೨೭). (ಸಂ. 


ಶ್ರಿನಿಂದಂತ (ನಾ). ಹಲ್ಲಿಗೆ ಹುಳು ಹಿಡಿಯುವ ರೋಗ; ಹುಳಿತ 


ಹಲ್ಲು; ಹುಳುಕುಹಲ್ಲು : ಕ್ರಿಮಿದಂತವೆಂಬ ದಂಶರೋಗದಲ್ಲಿ "ಹಲ್ಲು 
ಕಪ್ಪಾಗಿಹುದು. ರಂಧ್ರಗಳುಂಟಾಗಿ ಆ ರಂಧ್ರಗಳಿಂದ ಕೀವು ರಕ್ತ 
ಸುರಿವುದು (ವೈದ್ಯಸಾ, 21, ೧೨೧). [ಕ್ರಿಮಿ * ದಂತ] 


ಕ್ರಿಮಿನಾಶಕ (ಗು). ೧. ಕ್ರಿಮಿಕೀಟಗಳನ್ನು ಕೊಲ್ಲುವಂತಹ, 


—ನಾಶಗೊಳಿಸುವಂತಹ. (ನಾ). ೨. ಕ್ರಿಮಿಗಳನ್ನು ಕೊಲ್ಲುವ 
ಔಷಧ ದ್ರವ್ಯ: ಹಾಕು ಗೊಬ್ಬರ ಬೆಳೆಗೆ ಕ್ರಿಮಿನಾಶಕವ ತೊಡೆದು 
ಎಲ್ಲರನು ಕರೆಕರೆದು ಹಬ್ಬ ಮಾಡು (ನೆಲಮು. ೨೨); ಕೋಗ ಪ್ರಬಲ 
ವಾದರೆ ಕ್ರಿಮಿನಾಶಕ ವಸ್ತುಗಳನ್ನು ಬಹಳ ಎಚ್ಚರಿಕೆಯಿಂದ 
ಉಪಯೋಗಿಸಬೇಕು (ತರಬೆ. ೧೩); ಸೂರ್ಯರಶ್ಮಿಯು ಬಹು 
ಮುಖ್ಯವಾದ ಕ್ರಿಮಿನಾಶಕವಾಗಿದೆ (ಗೃಹವಿ. ೧೮೨). [ಕ್ರಿಮಿ * ನಾಶಕ] 


ಕ್ರಿಮಿನಾಶ ಹೂವು (ನಾ). ಒಂದು ಬಗೆಯ ಹೂವು: ಪೈಕಿತ್ರಂ, 


ಕ್ರಿಮಿನಾಶ ಹೂವು (ಮೈ. ೬೫-೧೩೨೯). 


(1) 


ಕ್ರಿಮಿನಾಶಿ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೨೯-೫೭೦). [1] 
| ಕ್ರಿಮಿಬಂಧ (ನಾ). ಒಂದು ಜಾತಿಯ ಗಿಡ: ಹುಳುಹಿಡಳೆ ಗಿಡ, 


ಕ್ರಿಮಿಬಂಧ (ಮೈಔಗಿ. ೩೨-೬೧೭). [ಕ್ರಿಮಿ + ಬಂಧ] 


ಕ್ರಿಮಿರಾಗ 


ಕ್ರಿಮಿರಾಗ (ನಾ). ಅರಗಿನ ಬಣ್ಣ (?) : ಮಾನಂ ಕಲ್ಲಕಂಬದಂತೆ 
ಮಾಯೆ ಬಿದಿರ ಮುರುಡಿನೆಂತೆ ಲೋಭಂ ಕ್ರಿಮಿರಾಗದೆ ಕಂಬಳದಂತೆ 
(ಸಸಾರ. ೨೧-೨೩). [ಕ್ರಿಮಿ * ರಾಗ) | 

ಕ್ರಿಮಿರೋಗ (ನಾ). ಹೊಟ್ಟೆಯಲ್ಲಿ ಜಂತುಹುಳುವಾಗುವ ರೋಗ; 
ಜಂತುಬ್ಬರ: ಇದರಿಂ.., ಹೊಟ್ಟೆ ಶೂಲೆ, ಮುಖರೋಗ, ಕ್ರಿಮಿರೋಗ 
ಸಹ ಪರಿಹಾರವಹುದು (ಸಕವೈ. ೨೧೮). (ಕ್ರಿಮಿ ರೋಗ] 

ಕ್ರಿಮಿವಿದೂಹಿತ (ಗು). ಹುಳುಹಿಡಿದು ಹಾಳಾದ ; ಕುಟ್ಟಿ ಹಿಡಿದ : 
ಸೂಪಕರ್ಮಕೆ ತೊಗರಿ ಹೆಸರಾ ಚಣಾಖ್ಮದಿಂನೋಪುರ್ದಿನುತ್ತಮಂ 
೬... « ಸತ್ವಚಂಗಳ್‌ ಶ್ರಿಮಿವಿದೂಹಿತಂಗಳ ಬಿಡುವುದು (ವೀಕೈಷ. 
೭-೧೦-೭೪). [ಕ್ರಿಮಿ + ನಿದೂಹಿತ]) 

ಕ್ರಿಮಿಶಾಸ್ತ್ರ (ನಾ). ಕ್ರಿಮಿಗಳನ್ನು ಕುರಿತ ವಿಜ್ಞಾ ತ್ಲ್ಲನ: “ಕೀಟಿವಿಣ್ಣಾನ; 
ಕ್ರಿ ಬುಕಾಸ್ತ, ವಿದ್ಯೆ ೨ Fe ಇಂಕನಿ). Ts ಮಿ ಶಾಸ್ತ್ರ) 

ಕ್ರಿಮಿಕುದ್ದಿ ಸಂಸ್ಕರಣ (ನಾ). ಕ್ರಿಮಿಗಳೆಲ್ಲ ನಾಶವಾಗುವಂತೆ 
ಮಾಡುವ ಎಶ: ಮೊದಲು ಎಲ್ಲವನ್ನೂ ಕ್ರಿಮಿಶುದ್ಧಿ ಸಂಸ್ಕರಣ 
(ಕೀ:11210) ಮಾಡು (ಹೊಪಕ್ಷಿ. ೭). 

[ಕ್ರಿಮಿ ಶುದ್ಧಿ * ಸಂಸ್ಕರಣ) 

ಕ್ರಿಮಿಸಂಘ (ನಾ). ೧. ಕ್ರಿಮಿಗಳ ಸಮೂಹ. ೨. ಒಂದು ನರಕದ 
ಹೆಸರು: ಕ್ರಿಮಿಸಂಘ ... ದುರ್ಗಂಧವಾಸಗಳೆಂಬೈದು ಮಂತ್ರಿ 
ನರಕಂಗಳಿಂದೊಡಗೂಡಿ (ವಿವೇಕ. ೧೮೦). [ಕ್ರಿಮಿ * ಸಂಘ) 

ಕ್ರಿಮಿಹರಣ (ನಾ). - ಕ್ರಿಮಿನಾಶಕ : ವನದ್ರಾಕ್ಷೆ ವಜ್ರ ಕೀಟಾಪಹರಂ 
x x ನಿರುತಂ ಕುರಂಗ ಕಿ ಕ್ರಿಮಿಹರಣಂ (ಅಶ್ವಶಾ. ೧೧-೪೧). 

ಣ್ರ ಮಿ * ಹರಣ್ಮ] 

ಕ್ರಿಯಾಖುದ್ಧಿ (ನಾ). [ಜೈನ]ಇಕ್ರಿಯಾಗೊ ಚರರ್ಥ್ಶಿ: 
i ಯೋಗಾಸ್ತಿತ ಸ್ವರೂಪ ಚಾರಣತ್ವ ಪ 
ಆಕಾಶಗಾಮಿತ್ವಮೆಂದಿರ್ಶೆಜನಪ್ಪ ಕ್ರಿಯಾಯದ್ಧ್ಭಿಯೊಳಂ (ಡ ದ್ರ ಪು 
೧೪-೩೦ ವ). [ಸಂ. ಗ್ಗೆ ಕ್ರಿಯಾ "ಬದಿ )) 

ಕ್ರಿಯಾಂಗೆ (ನಾ). ೧. [ನಾಟ್ಯ) ಅಭಿನಯಿಸುವ ಅಂಶ, --ಭಾಗ; 
ಅಭಿನಯಕ್ಕೆ ತಕ್ಕ ವೇಷಭೂಷಣ : “ಸಂಗತಿಯ ನುಡಿಯುತ್ತಿ ರಲು ' 
ಭಾಷಾಂಗಮಕ್ಕು ರೂಪಂ ಮೆಜಕದು ತೋಲಲ್‌ ಕಿ ಕ್ರಿಯಾಂಗಮಕ್ಕು 0°, 
(ಮಂಗರಾ. ೨ನ) ; ಸರಸ ಭಾಷಾಂಗ ಕ್ರಿ 
ಗದ್ಮ ಪದ್ಯ ವಿಸರ ಮಧುರ ಗೀತೋಕ್ತಿ ಎ (ಬಸಪು. ೨೫-೨೦). 
೨. ('ಸಂಗೀತ್ರರಾಗದ ನಾಲ್ಕು ಅಂಗಗಳಲ್ಲಿ ಒಂದು: ರಾಗಾಂಗ, 
ಭಾಷಾಂಗ;, ಕ್ರಿಯಾಂಗ, ಉಪಾಂಗವೆಂಬ ನಾಲ್ಕು ಅಂಗಂಗಳು (ವಿವೇಕ. 

[ಸಂ. (ಕ್ರಿಯಾ + ಆಂಗ)] i 


೨೩೩). 


ಕ್ರಿಯಾಕರ್ಮ (ನಾ). ಧಾರ್ಮಿಕ ಕರ್ಮ ; (ಧಾರ್ಮಿಕ ವಿಧಿಗಳಲ್ಲಿ) 35 


ಯಾಗಾದಿ ಪೂರ್ವಕ್ರಿಯೆ ಮತ್ತು ಶ್ರಾದ್ಧಾದಿ ಅಪರಕ್ರಿಯೆ: 
ಕ್ರಿಯಾಕರ್ಮಗಳ ಕಾರಣದಿಂದಲೂ py Be ನನು ಬಜ | 
ಈ ದಾಸಿಯು ನಡುನಡುವೆ ಬ್ರಾಹ್ಮಣಭೋಜನ ಮಾಡಿಸಿ ದಕ್ಷಿಣೆ ಕೊಡು: 
ತ್ತಿದ್ದಳು (ಇಪ್ಪಕ. ೧೮೭). (ಸಂ, (ಕ್ರಿಯಾ * ಕರ್ಮ)] 
ಕ್ರಿಯಾಕಾಯವಾದಿ (ನಾ). 
ಸುವವನು; ಕಾಯವು ಕ್ರಿಯೆಗಾಗಿಯೇ ಎಂದು ವಾದಿಸುವವನು: | 
ಮಾದಯ್ಕನು "ಕ್ರಿಯಾಕಾಯವಾದಿ'ಯೆಂದು ಕೇಳಿದ ಜಾನಪದ | 
ಕವಿಯು . . . ಹಾಡಿದ್ದಾನೆ (ಕನ್ನಜಾ. ೨೦೪). | 
(ಸಂ, ಕ್ರಿಯಾಕಾಯವಾದಿನ್‌) | 
ಕ್ರಿಯಾಕಾರ (ನಾ).೧. ಒಪ್ಪಂದ; ಕರಾರು. ೨. ಹೊಸ ವಿದ್ಯಾರ್ಥಿ; |« 


ನೂತನ ಶಿಷ್ಯ. (ಸಂ.] | 


( 
| 
A 


ಕ್ರಿಯಾಂಗೋತ್ಕ ರದ ನಾಟಕ 10 


ಕ್ರಿಯೆಗಾಗಿಯೇ ದೇಹವೆಂದು ವಾದಿ 4 


೨.೮೭೯ 


ಕ್ರಿಯಾದೀಕ್ಷೆ 


ಕ್ರಿಯಾಳಾಲ (ನಾ). ಕ್ರಿಯೆಯನ್ನು ಮಾಡುವ ಕಾಲ: ಭವಿಯಾಗಿ 
ಹೋಹರ ಮುಟ್ಟಿ ಲಾಗದು . . . ಅನನ ಶ್ರಾದ್ಭಕಾಲನೆ ಶ್ವಾನಮಾಂಸ 
ಕ್ರಿಯಾಕಾಲ[ಸಾ ಕಾ ೦. ರ]ವೆ ಕ್ರಿಮಿಗಳು ತದ್ದಿನವೆ ಮದ್ಮಮಾಂಸ 
(ಬಸವ. ೬೭೪). [ಸೆಂ. (ಕ್ರಿಯಾ * ಕಾಲ)] 
ಕ್ರಿಯಾಕುಶಲ (ಗು). ೧. ಕೆಲಸ ಮಾಡುವುದರಲ್ಲಿ ಕುಶಲನಾದ ; 
ಕರ್ಮಕುಶಲ : ಶ್ರುತಿವಿಹಿತ ಕ್ರಿಯಾಕುಶಲ ಶೈವಮತಾಶ್ರಿತ ಶಾಸ್ತ್ರ 
ನಿತ್ಪುರೋಹಿತ ಕೃತ ಹೋಮಕುಂಡದೆಡೆಗೇಳ್ತರುತುಂ (ರಾಜೆ. 
(ನಾ). ೨. ಕಾರ್ಯದಲ್ಲಿ ಕೌಶಲವುಳ್ಳ ವನು; ಕರ್ಮ 
id ಶಾಂತಿಕ ಪೌಷ್ಟಿಕ ಕ್ರಿಯಾಕುಶಲನುಂ ರಾಂ 
ಕುಶಲನುಂ (ಆದಿಫು. ೧೧೧೩ ವ). (ಸಂ. (ಕ್ರಿಯಾ + ಕುಶಲ) 
ಕ್ರಿಯಾಖಂಡನ (ನಾ). ಕಾರ್ಯೇ ಭಂಗ: *ಕ್ರಿಯಾಖಂಡನಂ- 
ಕಾರ್ಯಭಂಗ” (ನಾನಾರ. ೨೯ ಟಕೆ). (ಸಂ. (ಕ್ರಿಯಾ ಖಂಡನ] 
ಕ್ರಿಯಾಗೋಚರರ್ದಿ (ನಾ). ಮ ಅಷ್ಟವಿಧ ಖಯದ್ಧಿಗಳಲ್ಲಿ 
ಒಂದು: ಅಣಿಮಾ ಮಹಿಮಾ ಸ್ಯ, « ಕಾಮರೂಪಿತ್ವಾದಿ ಭೇದದಿಂ 
ಕ್ರಿಯಾಗೋಡರದ್ದಿ ೯ ಬಹು ನಿಧಂ (ica ೧೩೭೪). 
(ಸೆಂ. (ಶ್ರಿಯಾ + ಗೋಚರ + ಖುದ್ಧಿ) 
ಕ್ರಿಯಾಗೋಪಕೆ (ನಾ). [ಕಾವ್ಯಮೀ] ಒಂದು ಶಬ್ದಾಲಂಕಾರ. 
ಐ ವಾಕ್ಯದಲ್ಲಿ ಶ್ರಿಯಾಪದವು ಸ್ಪಷ್ಟವಾಗಿ ಗೋ ಚರಿಸದಂತೆ 
ಬಚ್ಚಿಟ್ಟು ಹೇಳುವುದು: ಅರೆಸಿಯ ದಿವ್ಮ ಸೇನಾದರದಿರದೀಗಡೆ 
ನಿನ್ನರಸಿಯನೆಯ್ನುವಿನಂ ಪರಿಜನಮಂ ಕಳುಪಿಂ- ಕ್ರಿಯಾಗೋಪಕ 
(ಕವಿರಾ. ೨-೧೩೯). [ಸಂ. (ಕ್ರಿಯಾ + ಗೋಪಕ)) 
ಕ್ರಿಯಾಚಾರ (ನಾ). ಕಾರ್ಯವನ್ನು ಆಚರಿಸುವುದು; ಕರ್ಮಾ 
ಚರಣೆ: ಶಂಕರನು . . . ಕ್ಷುದ್ರೆದೇವತೆಗಳ ಹೆಸರಿನಲ್ಲಿ ನಡೆಯುತ್ತಿದ್ದ 
ಅಸಹ್ಯವಾದ ಕ್ರಿಯಾಚಾರಗಳನ್ನು ಬಿಡಿಸಿದೆನು (ಭಾರದ. ೩೦೪). 
[ಸೆಂ. (ಕ್ರಿಯಾ + ಆಚಾರ)] 
ಕ್ರಿಯಾತ್ಮಕ (ಗು). ೧. ಕಾರ್ಯರೂಪವಾಗಿರುವ ;ಕ್ರಿಯೆಯನ್ನೊಳ 
ಗೊಂಡ: ರಾಜೂರವರ ಹೊಗೆರಹಿತ ಒಲೆ (ಚೂಲಾ)ಯು ಕ್ರಿಯಾತ್ಮಕ 
ಪರಿಹಾರವನ್ನೊದಗಿಸುತ್ತದೆ (ಅಡುಸೌ. ೧೯). ೨. ಕ್ರಿಯೆಯೆ ಸ್ವಭಾವ 
ವಾಗಿ ಉಳ್ಳ : ಕ್ರಿಯಾಶೀಲವಾದ : ಪ್ರಕೃತಿ ಯಾವತ್ತು ಕ್ರಿಯಾತ್ಮಕ 
ವಾಗಿದೆ, ಕ್ರಿಯಾಶೀಲವಾಗಿದೆ (ಭಾರದ. ೧೧೫). (ನಾ). &. [ವ್ಯಾ] 
ಕ್ರಿಯಾರ್ಥನನ್ನು ಒಳಗೊಂಡದ್ದು ; ಕ್ರಿಯಾಸೂಚಕವಾದದು ; 
ಕ್ರಿಯಾರೂಪವಾದುದು: ವಿನುತ ಕ್ರಿಯಾತ್ಮಕಂಗಳುಮೆನಿಸುವ 
ಸಂಸ್ಕೃತದ ಭಾವವಚನಂಗಳಂ (ಶಮದ. ೭೪). [ಸಂ.] 
ಶ್ರಿಯಾತ್ಮಕಶಿಕ್ಷಣ (ನಾ). ಕ್ರಿಯೆಯ ಮೂಲಕ ನಡೆಯುವ 
ಶಿಕ್ಷಣ; ಮೂಲಶಿಕ್ಷಣ : ಕ್ರಿಯಾತ್ಮಕಶಿಕ್ಷಣ ವಿಧಾನವನ್ನು ಗಾಂಧಿ 
ನಿರೂಪಿಸಿದರು (ಕ್ರಿಯಾಶಿ. ೧). [ಕ್ರಿಯಾತ್ಮಕ + ಶಿಕ್ಷಣ) 
ಕ್ರಿಯಾತ್ಮಕಾನ್ಯಯ (ನಾ). [ವ್ಯಾಕ] ಕ್ರಿಯಾರ್ಥವನ್ನು ಉಳ್ಳ 
ಅವ್ಯಯ. ಉದಾ: ಅಲ್‌, ಇಲ್‌: ಸೊಲ್ಲೊಳ್‌ ಕ್ರಿಯಾತ್ಮಕಾವ್ಯಯ 
ಮಿಲ್ಲೆಂಬುದು (ಕಮದ. ೩೦೧), [ಕ್ರಿಯಾತ್ಮಕ * ಅವ್ಯಯ] 
ಶ್ರಿಯಾದೀಕ್ಷೆ (ನಾ). (ವೀಕ್ಛೆ) ಗುರುವಿನ ಮೂಲಕ ಶಿಷ್ಯನಿಗೆ 
ವಿಧಾನ ಪೂರ್ವಕ ನಡೆಯುವ ದೀಕ್ಷೆ: *ಶಿಸ್ಕನ ಹಸ್ತದಲ್ಲಿ 
(ವಿಧ್ಯುಕ್ತ ಸಂಸ್ಕಾರದಿಂದ ಕೂಡಿದ ಇಷ್ಟಲಿಂಗವು) ಗುರುವಿನಿಂದ ಪ್ರಾಪ್ತ 
ವಾಗುವುಡೇ ಕ್ರಿಯಾದೀಕ್ಷೆಯೆನಿಸುವುದು? (ಶಿವಾಸೂ, ೭೧-೩೯); 
ಹೋಮಕುಂಡದಿಂದಲೂ . .. ಮಂತ್ರೋಪದೇಶದಿಂದಲೂ ಕಡಿರು 
ವುದೇ ಕ್ರಿಯಾದೀಕ್ಷೆಯೆಂದು ಹೇಳಲ್ಪಡುತ್ತದೆ. (ಅಷ್ಟ್ರಾವಿ. ೧). 
[ಸಂ. ಕ್ರಿಯಾದೀಕ್ಸಾ (ಕ್ರಿಯಾ *ದೀಕ್ಬಾ)) 
4 


೮-೭೦). 


ಕ್ರಿಯಾದ್ವೇಷ 


ಕ್ರಿಯಾದ್ವೇಷ (ನಾ). ೧. ಯಾವ ಕ್ರಿಯೆಯಲ್ಲಿಯೂ ದ್ವೇಷ ಭಾವನೆ | 
ಯಿರುವುದು. ೨.[ಕಾವ್ಯಮಾ] ವಿಪ್ರಲಂಭ ಶೃಂಗಾರದ ದಶಾವಸ್ಥೆ 
ಗಳಲ್ಲಿ ಒಂದು: ಅಭಿಲಾಷೆ, ಚಿಂತೆ... ಕ್ರಿಯಾದ್ವೇಷ, ವಿಕಲ, 
ಮಾನ, ಮೂರ್ಛೆ, ಮರಣವೆಂಬ ದಶಾವಸ್ಥಾ ವಿಚಾರಪರರಿಂದುಪಾಶ್ರಿತ 
ರಾಗಿ (ವಿವೇಕ, ೨೩೦) [ಸಂ. (ಕ್ರಿಯಾ * ದ್ವೇಷ)) 

ಕ್ರಿಯಾದ್ವೈತ (ನಾ). ಮೂರು ಬಗೆಯ ಅದ್ವೈತಗಳಲ್ಲಿ ಒಂದು: 
ಭಾವಾದ್ವೈತ, ದ್ರವ್ಮಾದ್ವೈತ, ಕ್ರಿಯಾದ್ವೈತವೆಂಬ ಮೂರು ಅದ್ವೈತ 
ಗಳನ್ನು ಭಾವಿಸಬೇಕು ... ತಾನು ಮಾಡುವ ಸರ್ವ ಕರ್ಮಗಳನ್ನು 
ತನ್ನೊಳಗಿದ್ದು ಪರಮಾತ್ಮನೇ ಮಾಡಿ ಮಾಡಿಸಿದನೆಂದು ಭಾನಿಸಿ ತನ್ನ 


೨.೨೮೦ 


ಕ್ರಿಯಾಮೂರ್ತಿ 


ಕ್ರಿಯಾಪ್ರಕೃತಿ (ನಾ). [ವ್ಯಾಕ] ಕ್ರಿಯಾ ರೂಪಾರ್ಥದೆ ಪ್ರಕೃತಿ; 


ಧಾತುಪ್ರಕೃತಿ; ಕೃಲ್ಲಿಂಗೆ: ಹೋದಳು, ಹೊರಡುತ್ತದೆ... ಎಂಬ 
ಕ್ರಿಯಾಪದಗಳಲ್ಲಿರುವ ಪ್ರತ್ಮಯಗಳನ್ನು ತೆಗೆದು ಹಾಕಿದರೆ .. 
ಉಳಿಯುವುವು ಹೋಗು ಹೊರಡು ಎಂಬುವು. ಇವನ್ನು ಕ್ರಿಯಾಪ್ರಕೃತಿ 
ಎನ್ನಬಹುದು. ಆದರೆ ಇದಕ್ಕೆ ಧಾತು ಎಂಬ ಹೆಸರೇ ಪ್ರಸಿದ್ಧವಾಗಿದೆ 


(ಮಧ್ಯಮ. ೭). [ಸಂ. (ಕ್ರಿಯಾ + ಪ್ರಕೃತಿ)] 


ಕ್ರಿಯಾಫಲ (ನಾ). ಕ್ರಿಯೆಯಿಂದ ಉಂಟಾಗತಳ್ಳು ಪರಿಣಾಮ 


—ಪ್ರಯೋಜನ, ಫಲ. [ಸಂ. (ಕ್ರಿಯಾ + ಫಲ)] 


ಕ್ರಿಯಾಭಸಿತ (ನಾ). [ವೀಶ್ಸೆ] “ಗುರುವಿನಿಂದ ಸಂಸ್ಕರಿಸಲ್ಪಟ್ಟ 

| ಪವಿತ್ರ ಭಸ್ಮ? (ರಸಾ. ೨೪-೭): (ಸಂ. (ಕ್ರಿಯಾ * ಭಸಿತ)] 

ಕ್ರಿಯಾಭಾಗ (ನಾ). - ಕ್ರಿಯಾಪಾದ : ಕ್ರಿಯಾಭಾಗವು ದೇವಾಲಯ 
ನಿರ್ಮಾಣ, ವಿಗ್ರಹಗಳ ರಚನೆಗಳನ್ನು ವಿವರಿಸುತ್ತದೆ (ಭಾರದ. ೨೧೦). 

(ಸಂ. (ಕ್ರಿಯಾ * ಭಾಗ)] 

ಕ್ರಿಯಾಭೋಗಿ (ನಾ). ಕ್ರಿಯೆ ಹಾಗೂ ಭೋಗ ಇವೆರಡನ್ನೂ 
ಉಳ್ಳಿದ್ದು: ಪಶುಗಳಲ್ಲಿ ಜ್ಞಾನ: ಲಕ್ಷಣವಿಲ್ಲ. ಅವು ಕೇವಲ ಶ್ರಿಯಾ 
ಭೋಗಿಗಳು (ಜೀವಾತ್ಮ. ೧೯೨). [ಸೆಂ ಕ್ರಿಯಾಭೋಗಿನ*] 

ಕ್ರಿಯಾಭ್ರಮೆ (ನಾ). ಸಂಸಾರದ ದುಃಖಕ್ಕೆ ಕಾರಣವಾದ ಮೂರು 
ಭ್ರಮೆಗಳಲ್ಲಿ ಒಂದು : ಪುನಃ ಪುನಃ ಸೆಂಸಾರದಲ್ಲಿ ಲೋಲಾಡುವಂತೆ 

ಮಾಡುವುದಕ್ಕೆ ಕಾರಕಭ್ರಮೆ, ಕ್ರಿಯಾಭ್ರಮೆ, ದ್ರವ್ಯ ಭ್ರಮೆ ಎಂಬ 

` ಮೂರು ವಿಧದ ಭ್ರಮೆಗಳು ಕಾರಣವಾಗಿರುವವು (ಹಸಾರ. ೧೬-೨೯ 
ಟೀಕು). | [< ಸೆಂ. ಕ್ರಿಯಾಚ್ರ್ರಮ] 

ಕ್ರಿಯಾಭ್ರಷ್ಟ (ನಾ). ಕರ್ತವ್ಯದಿಂದ ಚ್ಯುತನಾದವನು; ನಡತೆ 
ಗೆಟ್ಟಿವನು; ಉಪಕಾರಗೇಡಿ: ಅವನಂತೆ ಯಾರೂ ಕ್ರಿಯಾಭಸ್ಪರಿಲ್ಲ 
(ರೂಢಿ). [ಸೆಂ. (ಕ್ರಿಯಾ ಭ್ರಷ್ಟ)) 

ಕ್ರಿಯಾಮಂತ್ರ (ನಾ). [ಜೈಸ] ಐದು ಬಗೆಯ ಮಂತ್ರಗಳಲ್ಲಿ 
ಒಂದು: ಮಂಕ್ರಮೆಂಬುದು ಪಂಚವಿಧಮಕ್ಕು ಮವಜಕೊಳು ಕ್ರಿಯಾ 
ಮಂತ್ರ ಪರಸ್ಥಾನಾರ್ಹಂಶೈಮಂ ಮಾಟ್ಕುಂ (ಚಾವುಂಪು. ೨೪೦), 

[ಸಂ. (ಶ್ರಿಯಾ 4 ಮಂತ್ರ)) 

ಹ್ರಿಯಾಮಥನ (ನಾ). ಪ್ರಯತ್ನಪೂರ್ವಕವಾದ ಕ್ರಿಯೆ; ವಿಶೇಷ 
ವಾದ ಪರಿಶ್ರಮ: ಕ್ರಿಯಾಮಧನವಿಲ್ಲದೆ ಕಾಣಬಂದುದೇ ಇಕ್ನುವಿ 
ನೊಳಗಣ ಮಧುರ? ಕ್ರಿಯಾಮಭನವಿಲ್ಲದೆ ಕಾಣಬಂದುದೇ ತಿಲದೊಳೆಗಣ 
ತೈಲ? (ಅವಚಂ. ೧೬೯-೭೬೧).  [ಸೆಂ. (ಕ್ರಿಯಾ ಮಥನ)] 

ಕ್ರಿಯಾಮಾರ್ಗ (ನಾ). [ಶೈವ] ಶೈವಸಿದ್ಧಾಂತದ ನಾಲ್ಕು 
ಮಾರ್ಗಗಳಲ್ಲಿ ಒಂದು: ದಕ್ಷಿಣ ದೇಶದ ಶೈವಸಿದ್ಧಾಂತಿಗಳಲ್ಲಿ 


ಸ್ವಾತಂತ್ರ್ಯ ಕರ್ತೃತ್ವವನ್ನು ಬಿಟ್ಟು ಸರ್ವಕರ್ಮಗಳನ್ನು ಪರಮಾತ್ಮನಿಗೆ 
ಆರ್ನಿಸುವುದೇ ಕ್ರಿಯಾದ್ವೈತವು (ಹಸಾರ, ೩೨೧ ಟೀಕು). 
[ಸಂ. (ಕ್ರಿಯಾ + ಅದ್ವೈತ) 
ಕ್ರಿಯಾಧಿಕಾರ (ನಾ). ಹತ್ತು ಆಗಮಭಾಗಗಳಲ್ಲಿ ಒಂದು : ಖಿಲ, 
ಖಿಲಾಧಿಕಾರ, ಪುರಾಧಿಕಾರ, , . . ಕ್ರಿಯಾಧಿಕಾರ, ನಿರುಕ್ತಾಧಿಕಾರ, 
ಪ್ರಕೀರ್ಣಾಧಿಕಾರ, ಯಜ್ಞಾಧಿಕಾರೆಗಳೆಂದು ಹತ್ತು ಅಗಮ ಭಾಗಗಳು |15 
(ಭಾರದ. ೭೫). [ಸಂ. (ಕ್ರಿಯಾ 4+ ಅಧಿಕಾರ)] | 
ಶ್ರಿಯಾನಿನೃತ್ತಿ (ನಾ). ಕ್ರಿಯೆಯನ್ನು ನಿಲ್ಲಿಸುವುದು, ಮಾಡದಿರು 
ವುದು : ಸಂಸಾರ ಪರಿತ್ಮಾಗೋದ್ಯುಕ್ತ ಸಮ್ಮಗ್‌' ಜ್ಞಾನೋಪೇತ ಭವ್ಯ 
ಜೀವನ ಬಾಹ್ಕಾಭ್ಯಂತರ ಕ್ರಿಯಾನಿವೃತ್ತಿ ಸಮ್ಮರ್ಕಚಾರಿತ್ರಮೆಂಬುದು 
(ಆದಿಪು. ೧ಂ-೬೧ವ); ಹಿಂಸಾದ್ಮ ಶೇಷ ಸಾವದ್ಮ ಕ್ರಿಯಾನಿವೃತ್ತಿಗೆಯ್ದು 20 
(ಸುಕುಮಾ. ೬-೮ ವ). [ಸೆಂ. (ಶಿಯಾ + ಸಿವೃತ್ತಿ)] 
ಕ್ರಿಯಾಪಟು (ಗು). ಕ್ರಿಯೆಯಲ್ಲಿ ಚುರುಕಾದ; ಕ್ರಿಯಾಚತುರ 
ವಾದ: ಕೆಲವು ಕೀಟಗಳಲ್ಲಿ ಪ್ಯೂಪ ಒಡೆಯುವ ಮುನ್ನ ಕ್ರಿಯಾಪಟು 
ವಾಗುತ್ತದೆ (ಕೀಟಬೆ. ೧೩೯). [ಸಂ. (ಕ್ರಿಯಾ + ಪಟು)] 
ಕ್ರಿಯಾಪದ (ನಾ). ೧. ಕ್ರಿಯಾರೂಪ, -ಸ್ಳಿತಿ (2): ಇಂತೀ ಗುಣ [25 
ದಂತೆ ಹೊಜಗಣ ಕ್ರಿಯಾಪದ ಒಳಗಣ ಜ್ಞಾನಸಂಭವ ಉಭಯದ 
ತತ್ತಿಲ್ಲ (ಮದೇಮ್ಮ. ೨೭೬-೨೭). ೨. [ವ್ಯಾಕ] ಕ್ರಿಯೆಯನ್ನು 
ಸೂಚಿಸುವ ಪದ; ಕರ್ತೃವಿನ ಕೆಲಸವನ್ನು ಹೇಳುವ ಶಬ್ದ: 
ಏಕತೆಯೆ ತನಗೆ ಬಹುತೆಯನಾಕರಿಸದು ಜಾತಿ ತಾಂ... ಏಕತ್ವಮನೇ 
ಕತ್ತಮನಾ ಕ್ರಿಯಾಪದಂ ಪಡೆಯಲೊಡಂ (ಶಮದ. ೧೩೮); ಕ್ರಿಯಾ |30 
ಪದವು ಕರ್ತೃವಿನ ಕೆಲಸವನ್ನು ಹೇಳುತ್ತದೆ (ಮಧ್ಯಮ. ೬೧). [ಸಂ.] 
ಕಿಯಾಪರಿಚ್ಛೇದ (ನಾ). ಕ್ರಿಯೆಯನ್ನು ಭಾಗಮಾಡಿಕೊಡುವಿಕೆ; 
ಶ್ರಮವಿಭಾಗ: *ಕ್ರಿಯಾಪರಿಚ್ಛೇದ, ವಿಭಜನ, ಪ್ರಯಾಸವ್ಯವಚ್ಛೀೀದ ; 
ಶ್ರಮವಿಶ್ಲೇಸ ? (Division of Labour. ಪಾರಿನಿ), 


[ಸಂ. (ಕ್ರಿಯಾ + ಪರಿಚ್ಛೀದ)] 35 


ಕ್ರಿಯಾಸಾದ (ನಾ). ಆಗಮದ ನಾಲ್ಕು ಪಾದಗಳಲ್ಲಿ ಒಂದು. 
P ಪೂಜಾವಿಧಾನ ಮೊದಲಾದುವನ್ನು ತಿಳಿಸುವ ಆಗಮಭಾಗ: 
ಸಕಲಾಗಮಂಗಳಲ್ಲಿಯೂ ಕ್ರಿಯಾಪಾದೆ, ಚರ್ಯಾಪಾದ, ಯೋಗಪಾದ 
ಜ್ಞ್ಞಾನಪಾದವೆಂಬ ನಾಲ್ಕು ಪಾದಂಗಳುಂ... ಅಕ್ಕುಂ (ವಿವೇಕ. ೭೨); 
ದೇವತಾಮೂರ್ತಿಗಳನ್ನು ಸುಲಕ್ಷಣವಾಗಿ ನಿರ್ಮಿಸಿ, ಪ್ರತಿಷ್ಠಿಸಿ, 
ಪೂಜಿಸುವ ವಿವರಗಳನ್ನು'* ಶ್ರಿಯಾಪಾದ *ವು ತಿಳಿಸುತ್ತದೆ (ಭಾರದ. ೭೩). 
[ಸಂ. (ಕ್ರಿಯಾ 4+ ಪಾದ)] 
ಕ್ರಿಯಾಪೂರ್ವಕ (ನಾ). ವಿಧಿಗೆ ಅನುಸಾರವಾದುದು; ವಿಧಾನ 
ಫಪೂರ್ವಕವಾದುದು: ಬಲಗೊಂಡೊಳಗಂ ಪೊಕ್ಕು ಕ್ರಿಯಾ 
ಪೂರ್ವಕದಿಂ ದೇವರಂ ಬಂದಿಸಿ (ಶಾಂತಿಪು. ೫-೩ ವ). 
[ಸಂ. (ಕ್ರಿಯಾ + ಪೂರ್ವಕ)] 


ಚರ್ಯಾಮಾರ್ಗ, ಕ್ರಿಯಾಮಾರ್ಗ, ಯೋಗಮಾರ್ಗ, ಜ್ಞ್ಞಾನಮಾರ್ಗ 
ಗಳೆಂಬ ನಾಲ್ಕು ಅಂತಸ್ತಿನ ಸಾಧನಗಳಿವೆ... ಕ್ರಿಯಾಮಾರ್ಗ ಅಥವಾ 
ಸತ್ಪುತ್ರಮಾರ್ಗದಲ್ಲಿ ಹೇಳಿರುವ ಶಿವಪೂಜಾ, ಆಗ್ನಿಕಾರ್ಯ,: ಶಿವ 
ಮುಂತ್ರ್ರೋಚ್ಚಾರಣೆ ಮೊದಲಾದ ಕರ್ಮಗಳನ್ನು ಮಾಡುತ್ತಾ ಧ್ಯಾನಾ 
ಸಕ್ತನಾಗಿ ಶಿವಸಾಮೀಪ್ಯವನ್ನು ಹೊಂದುವನು (ಭಾರದ. ೨೧೭). 

[ಸಂ. (ಕ್ರಿಯಾ * ಮಾರ್ಗ)] 


ಕ್ರಿಯಾಮಾಲೆ (ನಾ). ೧. ಕೆಲಸಗಳ ಸಾಲು. ತಿ. ಕ್ರಿಯಾಪದಗಳ 


ಪಂಕ್ತಿ. ೩. ಕ್ರಿಯಾಪದದ ಎಲ್ಲ ರೂಫಗಳ ಪಟ್ಟ. 
[ಸಂ.. (ಶ್ರಿಯಾ 4 ಮಾಲಾ)] 


ಕ್ರಿಯಾಮೂರ್ತಿ (ನಾ). [ವೀಶೈ] “ಶರಣರು ಪಾದಪೂಜಿಗಾಗಿ 


ನಿಶ್ಚಯಿಸಿಕೊಂಡಿರುವ ಗುರು? (ಶರಸಾ. ೨೪-೭). 
[ಸಂ. (ಕ್ರಿಯಾ * ಮೂರ್ತಿ)) 


ಕ್ರಿಯಾಯೋಗೆ 


ಕ್ರಿಯಾಯೋಗ (ನಾ). ೧. ಆ ಕರ್ಮಯೋಗ : *ಈಶ್ವರಪ್ರಣಿಧಾನ 
ನೆಂಬ ಈಶ್ವರಭಕ್ತಿಯಲ್ಲಿ ಧರ್ಮಶಾಸ್ತ್ರ, ಭಗವಚ್ಛಾಸ್ತ್ರ, ಭಗವದ್ಗೀತಾ 
ಮೊದಲಾದ ಸಕಲ ಶಾಸ್ತ್ರ ಗಳಲ್ಲೂ ಹೇಳಲ್ಪಟ್ಟ ಸಕಲ ಸತ್ಯರ್ಮಗಳೂ 
ಅಡಗಿರುತ್ತವೆ. ಇದು ಕ್ರಿಯಾಯೋಗವೆನ್ನಲ್ಪಡುವುದು (ಹಂದಸಾ. ೧೦೦). 
೨. [ವ್ಯಾಕ] ಕ್ರಿಯಾಪದಜೊಡನೆ ಸಂಬಂಧ. 
[ಸಂ. (ಕ್ರಿಯಾ * ಯೋಗ)] 
ಕ್ರಿಯಾರೂಪ (ನಾ). ೧. ಕ್ರಿಯೆಯಾಗಿ ಬಂದುದು; ವಾಸ್ತವ 
ವಾದುದು. ೨. ಕಟ್ಟುಪಾಡು; ಕ್ರಮ; ವ್ಯವಸ್ಥೆ: ದೃಷ್ಟಿ (561) 
ಯೆಂದರೆ... ಕ್ರಿಯಾರೂಪ ($ystem) ಎಂದು ಕೊಲರಿಜ್‌' ಹೇಳಿದ್ದು 
ಅತ್ಯಂತ ಅರ್ಥಪೂರ್ಣವಾಗಿದೆ(ನವ್ಯಕಾ.೮೪). [ಸಂ. (ಶ್ರಿಯಾ + ರೂಪ)) 
ಕ್ರಿಯಾರ್ಥ (ನಾ). [ವ್ಯಾಕ] ಕ್ರಿಯೆಯ ಅರ್ಥವನ್ನುಳ್ಳದ್ದು ; 
ಕ್ರಿಯಾಪದ: ಕ್ರಿಯಾರ್ಥದ ಮೂಲಂ ವಿಭಕ್ತಿರಹಿತ ಧಾತುವೆಂಬುದು 
(ಶಮದ. ೨೧೬ ವೃತ್ತಿ). (ಸೆಂ. (ಕ್ರಿಯಾ + ಅರ್ಥ)) 
ಕ್ರಿಯಾರ್ಥಕ (ನಾ). ೬ ಕ್ರಿಯಾರ್ಥ. "ಕ್ರಿಯಾರ್ಥಕಾವ್ಯಯ' 
ಪರಾ. [ಸಂ] 
ಕ್ರಿಯಾರ್ಥಕಾವ್ಯಯ (ನಾ). - ಕ್ರಿಯಾತ್ಮಕಾವ್ಯಯ: ರೂಪಭೇದ 
ಹೊಂದದೆ ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವ ಪದಕ್ಕೆ 
ಕ್ರಿಯಾರ್ಥಕಾವ್ಮಯವೆಂದು ಹೆಸರು (ಮಧ್ಯಮ. ೯೮). 
[ಕ್ರಿಯಾರ್ಥಕೆ 4 ಅವ್ಯಯ] 
ಕ್ರಿಯಾರ್ಪಣ (ನಾ). [ವೀಶೈ? ತನ್ನ ಉಪಭೋಗದ್ರವ್ಯಗಳನ್ನೇಲ್ಲ 
ಕ್ರಿವಿಧಲಿಂಗಕ್ಕೆ ಅರ್ಪಣಮಾಡುವ ಕ್ರಿಯೆ: ತನ್ನ ಉಪಭೋಗ 
ಕ್ಕಾಗಿ ಯದೃಚ್ಛಾ ಸಂಭನವಾದ ಎಂದರೆ, ತಾನಾಗಿಯೇ ಪ್ರಾಪ್ತವಾದ 
ಮತ್ತು ಆಯಾ ಕಾಲೋಚಿತವಾದ ದ್ರವ್ಯಗಳಿಂದ ತಾನು ಆದರದಿಂದ 
ತ್ರಿನಿಧಲಿಂಗದಲ್ಲಿ (ಇಸ್ಟ, ಪ್ರಾಣ, ಭಾವದಲ್ಲಿ) ಮಾಡತಕ್ಕ ಅರ್ಪಣ 
ಕ್ರಿಯೇನುಂಟೋ; ಅದನ್ನು ಕ್ರಿಯಾರ್ಪಣವೆಂದು ಅರ್ಪಣತತ್ತ್ವಜ್ಞರು 
ಹೇಳುವರು (ಶಿವಾಸೂ. ೧೦೫-೩೪). [ಸಂ. (ಕ್ರಿಯಾ ಅರ್ಪಣ)) 
ಕ್ರಿಯಾಲಿಂಗೆ (ನಾ). [ನೀತೈ] ಇಷ್ಟಲಿಂಗ: ಮೀಜಕಿದ ಕ್ರಿಯಾಲಿಂಗ 
"ವಿಡಿದು ಕ್ರಿಯಾನಿಷ್ಟತ್ತಿಲಿಂಗ ಸಿದ್ಧಿ (ಬಸವ. ೮೭೭); ಕ್ರಿಯಾಲಿಂಗ 
ಸಂಬಂಧವೆ-ಭಕ್ತಂಗೆ ಮತವು (ಅವಚಂ. ೨೩೯-೧೦೮೬). 
[ಸಂ. (ಕ್ರಿಯಾ * ಲಿಂಗ)) 
ಕ್ರಿಯಾಲೋಪೆ (ನಾ). ೧. ಮಾಡಬೇಕಾದ ಕೆಲಸವನ್ನು ಮಾಡ 
ದಿರುವಿಕೆ ; ಧಾರ್ಮಿಕ ಕರ್ಮಾಚರಣೆಯಲ್ಲಿ ಉಂಟಾದ ನ್ಯೂನತೆ, 
—ಜೋಷ. ೨, ಶಾಸನ ಸಭೆಗಳ ನಡವಳಿಕೆಯಲ್ಲಿ ನ್ಯೂನಾತಿ 
ಕೇಕಗಳಾದಕೆ ಎತ್ತುವ ಔಚಿತ್ಯಪ್ರಶ್ನೆ, --ವಿಧಿಲೋಪ: ವಿಕೋಧ 
ಪಕ್ಷದವರು ಕ್ರಿಯಾಲೋಪನೆತ್ತಿದರು (ರೂಢಿ). 
(ಸಂ. (ಕ್ರಿಯಾ + ಲೋಪ)] 
ಕ್ರಿಯಾವಂತ (ಗು). ೧. ಚಟುವದಿಕೆಯುಳ್ಳ ; ಕ್ರಿಯಾಶೀಲವಾದ. 
(ನಾ). ೨. ಕರ್ತವ್ಯನಿಷ್ಠ; ಕಾರ್ಯನಿರತನಾದವನು. ೩. ಉಪ 
ಕಾರವನ್ನು ಸ್ಮರಿಸುವವನು ; ಕೃತಜ್ಞ. ೪. ಮತಸಂಬಂಧವಾದ 
ವ್ರತಾಚರಣೆಗಳನ್ನು ಸಂಪ್ರದಾಯಬದ್ಧವಾಗಿ ಮಾಡಿಕೊಂಡು 
ಬರುವವನು. (« ಸಂ. ಕ್ರಿಯಾವತ್‌) 
ಕ್ರಿಯಾನಶಿ (ನಾ). [ವೀಶೈ] ಗುರು ಕೊಡುವ ಅಧಿಕಾರದೀಕ್ಷೆಯ 
ಅನೇಕ ಪ್ರಕಾರಗಳಲ್ಲಿ ಒಂದು: ಸನ್ನಹಿತಮಂಟಪಂ ಕಲಶವಿಭವದೆ 
ಶಿಸ್ಯಗಂ ನಾಡೆ ಭಸಿತಲೇಸನ ದೇಹಶುದ್ಧ ದೀಕ್ಷೋನ್ನತಂ ತಾಂ ಕ್ರಿಯಾ 
ನತಿಯೆಂಬರೈಯ್ಯ ಸಿದ್ಧಾಂತಿಗಳು (ವೀಕೈಪು. ೬-೬-೬೬). 
(ಸಂ. ಶ್ರಿಯಾವತೀ] 


೨.೨೮೧ 


ಕತ 
ಎ 


30 


85 


40 


ಕ್ರಿಯಾವೃತ್ತಿ 


ಕ್ರಿಯಾವತ್ವ (ನಾ). ಕ್ರಿಯೆಯಿಂದ ಕೂಡಿರುವಿಕೆ: ಅಂತಾದೊಡೆ 
ಕಾಲಕ್ಕಂ ಕ್ರಿಯಾವತ್ವಮಕ್ಕುಮೆನಲ್ವೇಡ (ತತ್ತ್ವಪ್ರ. ೨೪೧). [ಸಂ.) 
ಕ್ರಿಯಾವರ್ತನೆ (ನಾ). ಕ್ರಿಯೆಯನ್ನು ಮಾಡುವ ಸ್ಥಿತಿ; ಕಾರ್ಯಾ 
ಚರಣೆ: ಜ್ಯೋತಿಯೊಳಗಣ ಕರ್ಪುರಕ್ಕೆ ಅಪ್ಪುವಿನ ಕಯ್ಯಲ್ಲಿಪ್ಪ 
ಉಪ್ಪುವಿಂಗೆ ಶ್ರೀಗುರುವಿನ ಹಸ್ತದೊಳಗಿಪ್ಪ ಶಿಷ್ಕಂಗೆ ಈ ಮೂಜಕ್ಕೆಯು 
ಬೇಜ್‌ ಕ್ರಿಯಾವರ್ತನೆಯುಂಟಿ (ಅವಚಂ. ೧೬-೬೨). 
[ಸಂ. (ಕ್ರಿಯಾ ೬ ವರ್ತನ)) 


ಕ್ರಿಯಾನರ್ಧನ (ನಾ). [ಜೈನ] ಒಂದು ಬಗೆಯ ತಪಸ್ಸು: ಈತಂಗಂ 


ಕ್ರಿಯಾವರ್ಧನ ತಪಃಪ್ರಭಾವದಿಂ ದೇವಲೋಕದೊಳಮೀ ವಿದ್ಯಾಧರ 
ಲೋಳಜೊಳಮಮಿತ ತೇಣೋತಿಶಯಮಾದುದು (ಶಾಂತಿಪು. ೯-೮೬ ವ). 
[ಸಂ. (ಕ್ರಿಯಾ + ವರ್ಧನ)] 


ಕ್ರಿಯಾವಾಚಕ (ನಾ). (ವ್ಯಾಕ] ಕ್ರಿಯೆಯನ್ನು ಹೇಳುವ ಶಬ್ದ 


ರೂಪ; ಧಾತು: ಕ್ರಿಯಾವಾಚಕಮಾಗಿ ಸಲ್ಲದುದು . . . ನಿರರ್ಥಮಾಗಿ 
ಸಲ್ಲದುದು ಲಿಂಗನೆನಿಸುಗುಂ (ಶಮದ. ೬೨ ವೃತ್ತಿ). "ನಾಮವಾಚಕ 
ಪರಾ. [ಸೆಂ. (ಶ್ರಿಯಾ + ವಾಚಕ)] 


ಕ್ರಿಯಾನಾಹಿ (ನಾ). - ಕ್ರಿಯಾವಾಹಿನಿ : ಕೆಲವು ನರಗಳು (ಕ್ರಿಯಾ 


ವಾಹಿಗಳು) ಸ್ನಾಯುಗಳನ್ನು ಕುಗ್ಗಿಕೊಳ್ಳು ವಂತೆ 
[ಸಂ. (ಕ್ರಿಯಾ * ಬಾಹಿನ್‌)] 


ಮಾಡುವುವು 


(ಪ್ರಾಣಿಶಾ, ೪). 


ಕ್ರಿಯಾವಾಹಿನಿ (ನಾ): ಅಸವಾಹಿ ರಕ್ತನಾಳ; ಬಹಿರ್ವಾಹಿ ನರ: 


(28೦೯೮೧೬ nerve. ಪಾರಿನಿ). (ಸಂ. (ಕ್ರಿಯಾ + ವಾಹಿನೀ) 


ಕ್ರಿಯಾವಿಭಕ್ತಿ (ನಾ). (ವ್ಯಾಕ] ಆಖ್ಯಾತ ಪ್ರತ್ಯಯ: ಕ್ರಿಯಾ 


ವಿಭಕ್ತಿ [ಪಾಕಾಂ. ಧಾತು (ಆಖ್ಯಾತ) ವಿಭಕ್ತಿ]ಯಲ್ಲಿ-ನುಡಿದ 4 ಅವರ್‌ 
ನುಡಿದಂ (ಶಮದ. ೫೦ ಪ್ರಯೋ). 
(ಸಂ. (ಕ್ರಿಯಾ + ವಿಭಕ್ತಿ)) 


ಕ್ರಿಯಾವಿಶೇಷ (ನಾ). ವಿಶಿಷ್ಟವಾದ ಕೆಲಸ; ವಿಶೇಷವಾದ ಕೆಲಸ: 


ಭರತೈರಾವತಂಗಳೊಳ್‌ °° ನಗಲ ಕ್ರಿಯಾವಿಶೇಷಂಗಳನಿಲ್ಲಿಂ 
ದಿತ್ತೆಡೆಯುಡುಗದೆ ನಡೆಯಿಸುವುದು (ಆದಿಪು. ೧೫-೧೬ 'ವ). 
[ಸೆಂ. (ಕ್ರಿಯಾ + ವಿಶೇಷ)] 


ಕ್ರಿಯಾವಿಕೇಷಣ (ನಾ). [ವ್ಯಾಕ] ಕ್ರಿಯೆಯ ಹೆಚ್ಚಿನ ವಿನರವನ್ನು 


ತಿಳಿಸುವೆ ಪದ; ಕ್ರಿಯೆಯ ಕಾಲ, ದೇಶ, ರೀತಿ ಮೊದಲಾದು 
ವನ್ನು ವರ್ಣಿಸುವ ಪದ: ಒಂದಂ ಕ್ರಿಯಾವಿಶೇಸಣಮಂ ದೊರೆ 
ಕೊಳೆ ಸಯ್ತು ಪೇಟದೆದಜಕೊಳೆ ಪೆಜತಂ ಸಂದಿಸಿ ಪೇಟಕ್ಕೊಡೆ ಕೃತಿ 
ಯೊಳಗೊಂದಿರೆದೆರಡಕ್ಕೆ: ಬಿಟ್ಟ ಕಜುವಂ ಪೋಲ್ಕುಂ (ಕಎರಾ. 3-೨); 
ಯುಗಳಾಥರ್ಥದ ಬಹುವಚನಕ್ಕೊಗೆತಂದಾವಿಸ್ಟಲಿಂಗದೆಡೆಗೇಕತ್ವಂ 
ನೆಗಟ್ಲುಂ ಕ್ರಿಯಾವಿಶೇಷಣಮಗಲದೆ ಸಿಂದೆಡೆಗಮಜಕಿವರಿಂದೇಕತ್ವಂ 
(ಶಮದ. ೧೪೪). (ಸಂ. (ಕ್ರಿಯಾ ವಿಶೇಷಣ)] 


ಕ್ರಿಯಾವಿಶ್ರಾಂತಿ (ನಾ). [ವೀಶ್ಸಿ] *ಸಟ್‌ಸ್ಥಲಾಚಾರ ಸಂಪನ್ನನಾದ 


ವೀರಶೈನನು ಮಾಡುವ ಕ್ರಿಯೆಗಳೆಲ್ಲವೂ . .. ತಾವಾಗಿಯೆ ಆತನಲ್ಲಿ 
ಸುಖಲಕ್ಷಣದಿಂದ ಲಕ್ಷಿತವಾದ ವಿಶ್ರಾಂತಿಯನ್ನು ಹೊಂದುವವು, ಇಂತಹ 
ವಿಶ್ರಾಂತಿಯೇ ತತ್ತ್ವಜ್ಞರಿಂದ ಕ್ರಿಯಾವಿಶ್ರಾಂಶಿಯೆಂದು ಹೇಳಲ್ಪಡು 
ವವು” (ಶಿವಾಸೂ, ೧೨೪-೨೩). [ಸಂ. (ಕ್ರಿಯಾ + ವಿಶ್ರಾಂತಿ)] 

ಕ್ರಿಯಾವೃತ್ತಿ (ನಾ). ಕಾರ್ಯಮಾಡುವ ಸ್ವಭಾವ; ಕ್ರಿಯಾ 
ಶೀಲತೆ: ತಾನು ಸಂಗ್ರಹಿಸಿದ ವಿಷಯಗಳ ವಿಚಾರವಾಗಿ ಹೆಚ್ಚು 
ತಿಳಿಯಲು ಬಯಸುತ್ತಾನೆ ... ಅದರಲ್ಲಿ ಪರಿವರ್ತನೆ ಮಾಡಲು 
ಬಯಸುತ್ತಾನೆ. ಈ ರೀತಿಯ ಅವನ ವೃತ್ತಿಗೆ ಕ್ರಿಯಾವೃತ್ತಿ ಎಂದು 
ಹೆಸರು (ಜೀವಾತ್ಮ. ೩೬). [ಸಂ, (ಶ್ರಿಯಾ * ವೃತ್ತಿ)] 


ಕ್ರಿಯಾನೇತ್ತ 


ಕ್ರಿಯಾನೇತ್ತ (ನಾ). ಯಜ್ಞಯಾಗಾದಿಗಳ ಕ್ರಮವನ್ನು ತಿಳಿ 
ದವನು: ಕ್ರಿಯಾವೇತ್ತನಾದವನು ಅಗ್ನಿಯಲ್ಲಿ ಬೇನರನ್ನು ಕಂಡರೆ 
ಮನೀಷಿಯಾದನನು ಹೃದಯದಲ್ಲಿ ಕಾಣುತ್ತಾನೆ (ಸೌಂದಸ. ೧೧೯ ಅಡಿಟ). 
[< ಸಂ. ಕ್ರಿಯಾನೇತೃ) 
ಕ್ರಿಯಾಶಕ್ತಿ (ನಾ). ೧. ಕೆಲಸಮಾಡುವ ಶಕ್ತಿ; ಕಾರ್ಯಕಶಕ್ರಿ : 
ಅನೀಮಿಯ ಕಾಯಿಲೆಯಿರುವ ಜನರಲ್ಲಿ ಕ್ರಿಯಾಶಕ್ತಿ ಕಡಿಮೆ 
(ಅಡುಸೌ. ೫೯); ಲಾಭದ ಪ್ರಮಾಣವು ಅಂಗಡಿಯ ವೃ್ಯವಸ್ಥಾಪಕನ 
ಯೋಗ್ಯತೆ, ಕ್ರಿಯಾಶಕ್ತಿ, ಕುಶಲತೆಗಳನ್ನು ಅನುಸರಿಸುತ್ತದೆ 
(ಗೃಹನಿ. ೧೯೪); ಬಡತನವು ದಿನದಿನವು ಹೆಚ್ಚಿ, ಜನರ ಕ್ರಿಯಾ 
ಶಕ್ತಿಯೂ, ಧೈರ್ಯಸ್ಕೈರ್ಯಗಳೂ ಉಡುಗಿಹೋದೆವೆ (ಭಾರದ.೩೯೩). 
೨. [ವೀಕೈಿ] ಶಿವನಲ್ಲಿರುವ ಆರುಬಗೆಯ ಶಕ್ತಿಗಳಲ್ಲಿ ಒಂದು: 
ಶಿವನೊಳಿರುವ ಶಕ್ತಿಯು ಚಿಚ್ಛಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾ ಶಕ್ತಿ, 
ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ ಷಡ್ರೂಪದಿಂದ ... ಸಡ್ಲಿಂಗಗಳ 
ನಾಶ್ರಯಿಸಿತು (ಭಾರದ. ೨೫೩). [ಸಂ. (ಕ್ರಿಯಾ + ಶಕ್ತಿ)] 
ಕ್ರಿಯಾಶಬ್ಧ (ನಾ). (ವ್ಯಾಕ] ಶಬ್ದಗಳಲ್ಲಿ ಒಂದು ಭೇದ; ಕ್ರಿಯಾ 
ವಾಚಕ ಶಬ್ದ: ಪತಂಜಲಿ ಮೊದಲಾದವರು ಜಾಶಿಶಬ್ದ, ಗುಣಶಬ್ದ, 
ಕ್ರಿಯಾಶಬ್ದ, ದ್ರವ್ಯಶಬ್ದಎಂದು ವಿಭಾಗಮಾಡಿರುವರು (ಹಿಂದಸಾ.೧೪೭). 
[ಸಂ. (ಕ್ರಿಯಾ ಶಬ್ದ)) 

ಕ್ರಿಯಾಶೀಲ (ಗು). ಕಾರ್ಯಮಾಡುವ ಸ್ವಭಾವವುಳ್ಳ; ಕಾರ್ಯ 
ಶೀಲ”: ವಿಭೀಷಣನು . .. ರೊಪವಂತನೂ, ಧರ್ಮರೆಕ್ಷಕನೂ ಕ್ರಿಯಾ 
ಶೀಲನೂ ಆದನು (ವಚಭಾ. ೪೦೩); ಪ್ರಕೃತಿ ಯಾವತ್ತು ಕ್ರಿಯಾತ್ಮಕ 
ವಾಗಿದೆ, ಕ್ರಿಯಾಶೀಲವಾಗಿದೆ (ಛಾರದ.೧೧೫).[ಸೆಂ. (ಕ್ರಿಯಾ * ಶೀಲ)] 
ಕ್ರಿಯಾಶುದ್ಧಿ (ನಾ). ಕೆಲಸಮಾಡುವುದರಲ್ಲಿ ತೋರುವ ಶುದ್ಧತೆ; 
ಪ್ರಾಮಾಣಿಕತೆ. [ಸಂ. (ಕ್ರಿಯಾ * ಶುದ್ಧಿ)] 
ಕ್ರಿಯಾಶೂನ್ಯ (ಗು). ಯಾವ ಕ್ರಿಯೆಯೂ ಇಲ್ಲದ; ನಿಷ್ಕ್ರಿಯ 
ವಾದ; 'ಸುಮ್ಮನೆ ಇರುವ: ಕ್ರಿಯಾಶೂನ್ಮಾರ್ಥದೊಳ್‌ ಗುಜು 
ಗುಂಮುಗೆ, ಬಿಂನಗೆ, ಬಿಂನನೆ ಎಂಬವ್ಯಯಮಂ ಪೇಟಲಕ್ಕುಂ 
(ಶಮದ. ೩೦೨ ವೃತ್ತಿ). (ಸಂ. (ಕ್ರಿಯಾ + ಶೂನ್ಯ)] 
ಕ್ರಿಯಾಸಕ್ತ (ಗು). ಕೆಲಸದಲ್ಲಿ ನಿರತವಾದ; ಚಟುವಚಿಕೆಯುಳ್ಳ : 


5೨೮.೨ 


ಷ್ಣ 


ಕ್ರಿಯಾಸೆಮಿತಿ (ನಾ). ಕಾರ್ಯಮಾಡುವ ಸಮಿತಿ; ಕಾರ್ಯ 


ಸಮಿತಿ: (Action Committee. ಪಾರಿನಿ). (ಸಂ. (ಕ್ರಿಯಾ + ಸಮಿತಿ)] 


ಕ್ರಿಯಾಸಿದ್ಧಿ (ನಾ). ಕೆಲಸ ನೆರವೇರುವಿಕೆ; ಕಾರ್ಯಸಿದ್ಧಿ. 


[ಸಂ. (ಕ್ರಿಯಾ + ಸಿದ್ಧಿ) 


5 | ಕ್ರಿಯಾಹೀನ (ಗು).೧. ಕೆಲಸವಿಲ್ಲದ; ಕೆಲಸ ತಪ್ಪಿದ. ೨. ಕೃತಘ್ನ. 


pe 


5 


[ಸೆಂ. (ಶ್ರಿಯಾ + ಹೀನ)] 


ಕ್ರಿಯೆ (ನಾ). ೧. ಕೆಲಸ; ಕಾರ್ಯ; ಕರ್ಮ: ಸಳಲ ಕ್ರಿಯೆಯೂ 


ಕರ್ಮವೇ (ಧರ್ಮಸಾ. ೧೧೪). "೨. ಆಚರಣೆ; ಕಾರ್ಯಾಚರಣೆ: 
ಅಯ್ದ ನೆಯ ಕ್ರಿಯೆಯೆಂಬುದು ಮುಂ ಪೇಟ್ಜ ಗರ್ಭಾನ್ವಯ ದೀಕ್ಸಾ 
ನ್ವಯ ಕರ್ತ್ರನ್ವಯ ಕ್ರಿಯೆಗಳ (ಚಾವುಂಪು. ೨೪೦) ;:ಆಜ್‌ನೆ ಜಂಗಮ 
ರೂಪು ಕ್ರಿಯೆಯೆ ಲಿಂಗಂ (ಕುಮಾಪು. ೧-೭೯). ಕ್ಕಿ. ಕವಿ ಕರ್ಮ; 
ಕೃತಿರಚನೆ. ೪. ದೈಹಿಕ ಕರ್ಮ; ಇಂದ್ರಿಯ ಕರ್ಮ. ೫. ಉಪ 
ಕಾರ ಸ್ಮರಣೆ. ೬. ಅಭ್ಯಾಸ; ವ್ಯಾಸಂಗ. ೭. ವೈಜ್ಯೋಪಚಾರ ; 
ವೈದ್ಯಕೀಯ ಚಿಕಿತ್ಸೆ. ೮. ವ್ರತಾಚರಣೆ; ಉಪಾಸನೆ ; ಪ್ರಮಾಣ 
ಪೂರ್ವಕವಾಗಿ ನಡೆಸುವ ಧಾರ್ಮಿಕ ಆಚಾರ. ೯. ಪ್ರಾಯಶ್ಚಿತ್ತ 
ಕರ್ಮ. ೧೦. ಸಾಧನ; ಉಪಾಯ. ೧೧. ನ್ಯಾಯಾಲಯದಿಂದ 
ಏರ್ಪಟ್ಟ ತನಿಖೆ, ವಿಮರ್ಶೆ. ೧೨. ಕ್ರಮ; ರೀತಿ; ವಿಧಾನ: 
ಸ್ಫುರಿತ, ನಾಗೋಸ್ಕ, ನಿರ್ಭರ, ವಲ್ಲನ, ಲಂಘನ ಇವು ಐದು ಕ್ರಿಯೆ 
ಗಳು. ಕ್ರಿಯೆಗಳೆಂದರೆ ಓಡಿಸುವ ಕ್ರಮಗಳು (ಅಶ್ವಟೀ. ೨೫-೬). 
೧೩. ಆರಂಭಿಸುವಿಕೆ; ಉಪಕ್ರಮ. ೧೪. [ವ್ಯಾಕ] ಕ್ರಿಯಾಪದ 
ದಿಂದ ಸೂಚಿತವಾಗುವ ಕೆಲಸ, ಕರ್ಮ: ಕ್ರಿಯೆಯಂ ನುಡಿಯ 
ದುದು ವಿಭಕ್ರಿಯನಿಲ್ಲದುದರ್ಥಮುಳ್ಳುದಂತದು ಲಿಂಗಂ (ಶಮದ. ೭೨). 
೧೫. [ವ್ಯಾಕ] ಕ್ರಿಯಾಪದ : ಭೂತಛವಿಸ್ಯ ಕ್ರಿಯೆಗಳುಪೇತ ವಿಭಕ್ತಿ 
ಗಳನುಟ್‌ಯೆ ಕೃತ್ತಪ್ಪುವು (ಶಮದ. ೭೩). ೧೬. [ವೀಶೈ] ಮೂರು 
ಬಗೆಯ ದೀಕ್ಷೆಗಳಲ್ಲಿ ಒಂದು: ಈ ಆಣವ,: ಮಾಯಾ, -ಇ9ರ್ಮ 
ಮಲಗಳನ್ನು ಶ್ರೀಗುರುವು ವೇಧಾ, ಮನು, ಕ್ರಿಯೆಗಳೆಂಬ ಮೂರು 
ದೀಕ್ಷೆಗಳಿಂದ ಸುಟ್ಟು (ಭಾರದ. ೨೪೮). [ಸಂ. ಕ್ರಿಯಾ) 


ಕ್ರಿಯೆ ಬಟ್ಟಿ ಲು(ನಾ). [ವೀಶೈ) “ಶರಣರು ಲಿಂಗೋದಕ ತೆಗೆದುಕೊಳ್ಳುವ 


ಬಟ್ಟಲು” (ಶರಸಾ. ೨೪-೮). [ಕ್ರಿಯೆ ಬಟ್ಟಲು (ಆ ಬಟ್ಟಲ್‌)) 


ಕ್ರಿಯಾಸಕ್ತ (40696) ಕೀಟಿದಲ್ಲಿ ಈ ಅನುಬಂಧಗಳು ಬೇರೆಬೇರೆ ಕೆಲಸ |50 
ಗಳಿಗಾಗಿ ವೃತ್ಯಾಸಗೊಂಡಿವೆ(ಕೀಟಬೆ.೧೩). [ಸಂ. (ಕ್ರಿಯಾ + ಆಸಕ್ತ)] 
ಕ್ರಿಯಾಸದ್ಭಾವ (ನಾ). ಕ್ರಿಯೆಯಲ್ಲಿರುವ ಒಳ್ಳೆಯ ಭಾವ: 
ತುಷರಸನಿದ್ದು ದಕ್ಕಲ್ಲದೆ ಫಲ ಫಲಿಸಲಿಲ್ಲ, ಕ್ರಿಯಾಸದ್ಭಾವವಿದ್ದ ಲ್ಲದೆ 
ಸತ್ಸಥಭಾವಿಯಲ್ಲ(ಮದೇಮ್ಮ.೨೬೮-೩೩). [ಸಂ. (ಕ್ರಿಯಾ * ಸದ್ಭಾನ)] 
ಕ್ರಿಯಾಸಮಭಿಹಾರ (ನಾ). ಕ್ರಿಯೆಯ ಪುನರಾವರ್ತನ ; ಮತ್ತೆ |35 


ಕ್ರಿಯೆನೆಯ (ಕ್ರಿ). ಕರ್ಮವನ್ನು ಪಡೆ; ಸಂಸ್ಕಾರ ಹೊಂದು: 
ಸುವರ್ಣಮುಂಟಾಗಿಯುಂ ದಹನ ತಾಪನ 'ಿಂಡಿಬದ್ಧನಾದಿ ಕ್ರಿಯೆ 
[ನೆ]ಅ[ಪಾಠಾಂ. ವಿರಮಿಜ, ವಿಜ]ದನ್ನೆ ಗಂ ಪೊನ್ನಾಗದಂತೆ ತಪದಿಂದಲ್ಲದೆ 
ನೋಕ್ಷಮಾಗದು (ವಡ್ಡಾರಾ. ೧೦೧-೧). [ಕ್ರಿಯೆ + ಪೆಜು,] 

ಕ್ರಿಶ್ಚನ್‌ "ಕ್ರಿಶ್ಚಿಯನ್‌? ನೋ. 

ಕ್ರಿಶಿಯನ್‌, ಕ್ರಿಶ್ಚನ್‌, ಕ್ರಿಸ್ತಾನ (ನಾ). ಕ್ರೈಸ್ತಮತಾವಲಂಬಿ; 


ಮತ್ತೆ, ಅದನ್ನೇ ಮಾಡುವಿಕೆ: ದೂರಾಭೀಕ್ಷಣ ವೀಪ್ಸೋದಾರಾನು 
ಕೃತಿ ಕ್ರಿಯಾಸಮಭಿಹಾರ ಸಮೀಪೋರುತರೆ ಚಾಪಳಾದಿಗೆ ಸಾರಂ 
ಬುಧರಿಂ ಪದಕೈ ಯುಗಳೊಚ್ಚರಣಂ (ಶಮದ. ೧೯೫). 

[ಸಂ. (ಕ್ರಿಯಾ * ಸಮಭಿಹಾರ)) 
ಕ್ರಿಯಾಸಮಾಧಿ (ನಾ). (ವೀಶೈ] *ಶಿವಯೋಗಿಗಳಿಗೊ ಶರಣರಿಗೂ 
ಮಾಡುವ ವಿಶೇಷ ರೀತಿಯ ಆಗಮೋಕ್ತ ಶಿವಸಮಾಧಿ” (ಶರಸಾ. ೨೪-೭). 
"ಕಾಯೆಸಮಾಧಿ? ಪರಾ. [ಸೆಂ. (ಕ್ರಿಯಾ * ಸಮಾಧಿ)] 
ಕ್ರಿಯಾಸಮಾಸ (ನಾ). [ವ್ಯಾಕ] ಸಮಾಸಗಳಲ್ಲಿ ಒಂದು; ಪೂರ್ವ 
ಪದ ಕಾರಕವಾಗಿಯೂ ಉತ್ತರಪದ ಕ್ರಿಯೆಯಾಗಿಯೂ ಇರುವ 


ಸಮಾಸ: ಕ್ರಿಯಾಸಮಾಸಂ ಮೊದಲೊರ್ಳ ಕಾರಕಮುಮಗ್ರದೆೊಳ್‌ |45| ಕ್ರಿಷ್ಣ (ನಾ). - ಕೃಷ್ಣ: 


ಕ್ರಿಯೆಯುಂ ಸನ್ನಿದಮಾಗೆ (ಕಮದ.೧೬೭).[ಸಂ. (ಶ್ರಿಯಾ + ಸಮಾಸ)) 


40 


ಕಿರಿಸ್ತಾನ: ಪುರಾತನದಿಂದ ಬಂದ ಲೋಹಾರನನ್ನು ಕ್ರಿಶ್ಚಿಯನನ್ನು 
ಮುಸಲ್ಮಾನನನ್ನು ಮತ್ತು ಕಾಫು ಜಾಶಿಯವನನ್ನು ಶಿಕ್ಸಿಸಕೂಡದೆಂದು 
ಈ ಸೆರ್‌ರ್ಷನಲ್ಲಿ ಹೇಳಿದೆ (ಗ್ರಾಮಾಕ. ೬೨); ಏಸುಕ್ರಿಸ್ತನ ಶಿಸ್ಕರು 
ಮೊಟ್ಟಿ ಮೊದಲು ಕ್ರಿಶ್ಚಿಯನ್‌ರು ಎಂದು ಕರೆಯಲ್ಪಟ್ಟರು (ಭೂಗೋಳ. 
೧೦೫). ಕ್ರಿಶ್ಚನ್‌ : ಕ್ರಿಶ್ಚನರು ಪಂಜಾಬದ *ಸಾಧುಸಿಂಹರೇ' ಪ್ರತಿ 
ಕ್ರೈಸ್ತರಾಗಿ ಬಂದಿರುವರೆಂದು ಅನ್ನುವರು (ವಿಜಾಮಂ, ೯). ಕ್ರಿಸ್ತಾನ: 
ಆಚಾರ ವ್ಯವಹಾರ ವಿಚಾರದಲ್ಲಿ ಆ ಕ್ರಿಸ್ತಾನ ಹುಡುಗಿಗೂ ಹೆದರ 
ಬೇಕಾಗಿತ್ತು (ಅಕಾರ. ೧೨೩), "ಕಿರಿಸ್ತಾನ' ಪರಾ. 
[ಎ ಇಂ. Christian] 
ಶ್ರೀಮದ್ಭಕ್ಕಪಾಲ ಶ್ರೀ ವೇಣುಗೋಪಾಲ 


ಕ್ರಿಸ್ನಸ್ವಾಮೀ (ಎಕ. ೫1, ಹೊಳಲೈ. ೭-೯ ; 1568). [ಆ ಕೃಷ್ಣ) 


11-2-1 


ಕ್ರಿಸ್‌ಮಸ್‌ ೨೨೮. ಕ್ರೀಡಾಶೈಲ 


ಕ್ರಿಸ್‌ಮಸ್‌ (ನಾ). ಕ್ರಿಸ್ತನ ವರ್ಧಂತಿ, --ಹಬ್ಬ: ಕ್ರಿಸ್‌ಮಸ್‌ ಕ್ರಿ (ಡಾಪರ್ವತ (ನಾ). - ಕ್ರೀಡಾಚಳ : ವಿಕ್ರಮ ಕ್ರೀಡಾಪರ್ಪತೆ 
ಹಬ್ಬದ ಸಮಯದಲ್ಲಿ ಅವನೊಂದು ಕ್ರಿಸ್‌ಮಸ್‌ ವೃಕ್ಷವನ್ನ ಲಂಕರಿ | ಮಿರ್ಪಂತಿರ್ದ ನಿಜಯಸಪರ್ವತ 'ಕಜೇಂದ್ರನುನೇಟಃ (ಅಂಜ: ೧೨-೬೧ವ); 
ಸಿದ್ದನು (ಪುನರು. ೨೬೩). [4- ಇಂ, Christmas] ಚಂದ್ರಾಪೀಡನು ಕ್ರೀಡಾಸರ್ವತದಿಂದಿಳಿದನು (ವಚಕಾ, ೭೦). 

ಕ್ರಿಸ್ತ (ನಾ). ಕ್ರೈಸ್ತ ಧರ್ಮಸ್ಥಾಪಕನಾದ ಯೇಸು. "ಕ್ರಿಸ್ತಮತ' [ಸೆಂ. (ಕ್ರೀಡಾ + ಪರ್ವತ)) 
ಹ [<— ಇಂ. christ} 5! ಕ್ರೀಡಾಬಂಧ (ನಾ). ಆಟದಲ್ಲಿಯ ಪಟ್ಟು, --ಹಿಡಿತ: ಸಂಗೀತ 


ಕ್ರಿಸ್ತಪೂರ್ವ (ಗು). ಯೇಸುಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚಿನ; ಸಾಹಿತ್ಕಾದಿ ವಿದ್ಯಾಗೋಹ್ಠಿಗಳಿಂ ಕ್ರೀಡಾಬಂಧ ರತಿಬಂಧಾದಿಗಳಿಂ 
ಕ್ರಿಸ್ತಶಕಕ್ಕೆ ಪೂರ್ವದ: ಕ್ರಿಸ್ತಪೂರ್ವ ಮೂರನೆಯ ಶತಮಾನದ (ವಿವೇಕ. ೨೧೩). (ಸಂ. (ಕ್ರೀಡಾ * ಬಂಧ)] 

ಅಶೋಕನ ಶಾಸನಗಳು (ಕಶಾಅ. ೧೫). [ಕ್ರಿಸ್ತ * ಪೂರ್ವ] ಕ್ರೀಡಾಬ್ರಹ್ಮನಾದ (ನಾ). ಅಧ್ಯಾತ್ಮ ಮತಗಳಲ್ಲಿ ಒಂದು: 
ಕ್ರಿಸ್ತಮತ (ನಾ). ಕ್ರೈಸ್ತಮತ: ನಮ್ಮ ಹಳ್ಳಿಗೆ ಪದೇಪದೇ. ..| ಭಾಸ್ಕರೀಯ, ಮಾಯಾವಾದ, ಶಬ್ದಬ್ರಹ್ಮವಾದ, ಕ್ರೀಡಇಬ್ರಹ್ಮವಾದ 

ಕ್ರಿಸ್ತಮತ ಬೋಧಕರು ಮುಂತಾದವರು ತಮ್ಮ ತಮ್ಮ ಮೋಟಾರುಗಳಲ್ಲಿ |10| ವೆಂದು ನಾಲ್ಕು ತೆಜನಾಗಿ ಪ್ರಚುರಗೊಂಡಿರ್ಪುದು (ವಿವೇಕ. ೧೧). 

ಬಂದು (ಹುಟ್ಟಿ ಹ. ೧೫೮). [ಕ್ರಿಸ್ತ * ಮತ] (ಸಂ. (ಕ್ರೀಡಾ + ಬ್ರಹ್ಮನ್‌ * ವಾದ)) 
ಕ್ರಿಸ್ತಶಕ (ನಾ). ಕ್ರಿಸ್ತನು ಹುಟ್ಟಿದ ಕಾಲದಿಂದ ಎಣಿಸುವ ವರ್ಷ, ಕ್ರೀಡಾರಥ (ನಾ). ವಿನೋದ ವಿಹಾರಗಳಿಗಾಗಿ ಏರ್ಪಡಿಸಿದ ರಥ : 

ಆರಂಭವಾದ ಶಕೆ: ಶಾಲಿವಾಹನ ಶಕ ಎಂಬ ಮಾತು ಕ್ರಿಸ್ತಶಕದ * ಹ್ರೀಡಾರೆಥ[ಪಾಠಾಂ. ರ್ಥ)]ಸ್ಸ್ಟಾತ್‌ ಪುಸ್ಪರಥಃ? (ಹಲಾಯು. 
ಮೊದಲ ಸಾವಿರ ವರ್ಷಗಳಲ್ಲಿ ಎಲ್ಲಿಯೂ ಕಂತುಬರುವುದಿಲ್ಲ ೭೩-೨೯೨). [ಸಂ. (ಕ್ರೀಡಾ + ರಥ)] 

(ಕಶಾಅ, ೫೨ ಅಡಿಟ). "ಶಾಲಿವಾಹನಶಕ' ಪರಾ. [ಕ್ರಿಸ್ತ * ಶಕ] |1| ಕ್ರೀಡಾರಸ (ನಾ). ಆಟದಿಂದ ಉಂಟಾಗುವ ಸಂತೋಷ, 
ಕ್ರಿಸ್ತಾನ "ಕ್ರಿ ಶ್ಚಿಯನ್‌' ನೋ. ಹ! ಜಾತಕರ್ಮೋತ್ಸವದೊಳ್‌ ಪರಿಜನಮುಂ ಪುರಜನಮು 
ಕ್ರಿಸ್ತಿಯ, ೪ನೇಯ (ನಾ). ಇ ಕ್ರಿಶ್ಚಿಯನ್‌: ($). ಕ್ರಿಸ್ತೀಯೆ:| | ಮೊಸಗೆ ಮರುಳ್ಳೊಂಡು ನಿರ್ಭರ ಕ್ರೀಡಾರಸ ಸರವಶರಾದಾಗಳ್‌ 

ಟಳಕರು ಕ್ರಿಸ್ಕೀಯ ಕವಿಯೆಂದು ಪ್ರಸಿದ್ಧರಾಗಿದ್ದರೂ (ಸ್ಮೃೃ kN ೧). | (ಆದಿಪ. ೭-೧೧೧ ನ). [ಸಂ. (ಕ್ರೀಡಾ + ರೆಸ)] 

[ಆ ಕ್ರಿಸ್ತ] ಕ್ರೀಡಾರಾಜ (ನಾ). ಗಿಡ್ಕ ಮರಗಳನ್ನು ನೆಡುವ ಹನ್ನೊಂದು 
ಕ್ರಿಸ್ತೀಯ "ಕ್ರಿಸ್ತಿಯ' ನೋ. 20| ವಿನ್ಯಾಸಗಳಲ್ಲಿ ಒಂದು: ವರ್ತುಳ ಶ್ರೇಣಿ ವನವಾಟ ಚಕ್ರಾವರ್ತ 
ಕ್ರೀ "ಕ್ರಿ' ನೋ. ತೋಪು ಸಾಲು ಗೋಪುರ ಚಿತ್ರ ನರ್ತನವಾಟ ಗಗನವಾಟ ಕ್ರೀಡಾರಾಜ 
ಫೇಂಕಾರ (ನಾ). ಒಂದು ಅನುಕರಣ ಧ್ವನಿ; ಹೆಂಸಪಕ್ಷಿಗಳ ಚಿತ್ರವ್ಯೂಹ ಕೋಣಕ್ರಮಗಳೆಂಬ ಹನ್ನೊಂದು ನ್ನ ತೆಗತ್ನಿನೇಶಗಳುಂ 

ಕೂಗು, ವಾರಿರುಹನಾಳಮಂ ಕ್ರೀಂ[ಪಾಕಾಂ. ಕ್ರೇಲಿ] ಕಾರರವಂ (ವಿವೇಕ, ೨೧೧). (ಸಂ. 

ಸಹಿತವಂಚೆ ಮುತ್ತಿದುವೆನೆ ಮಂಜೀರೆಮನಳವಡಿಸಿದರು (ಗಿರಕ. ೧೦-೩೨). | ಕ್ರೀಡಾವನ (ನಾ). ವಿಹಾರಕ್ಕಾಗಿ ಏರ್ಪಡಿಸಿದ ಉದ್ಯಾನ ; ಕೇಳೀ 

[ಸಂ.7 25| ವನ; ಲೀಲೋದ್ಯಾನ. [ಸಂ.3 
ಕ್ರೀಡನ (ನಾ). - ಕ್ರೀಡೆ. "ಕ್ರೀಡನಶೀಲ' ಪರಾ, [ಸಂ.] ಕ್ರೀಡಾನಿನೋದೆ (ನಾ). ವಿನೋದಕ್ಕಾಗಿ ಆಡುವ ಆಟಿ; 
ಶ್ರೀಡನಶೀಲ (ನಾ). ಆಟಗುಳಿ; ಕ್ರೀಡಾಶೀಲ: -ಕೆಲನೆಡೆಯೊಳ್‌ | ಆಟದ ವಿನೋದ: ಕ್ರೀಡಾನಿನೋದಗಳು ಅನೇಕ ವಿಧವಾಗಿದ್ದವು. 
ನಾಗರಕ ಗಗನಚರೆ + ಕ್ರೀಡನಶೀ ಲ ಕುಮಾರಕರ್‌ (ಶಾಂತಿಪು. ೨-೧೦೮ವ). ಪುರುಷರಿಗೆ ಮಲ್ಲಯುದ್ಧ. ..- ಬಿಲ್ಲು ಬಾಣ ಕತ್ತಿ ಗದೆಗಳಲ್ಲಿ ಕೌಶಲ್ಮ 
[Aೆಂ.] ಕ್ರೀಡೆಗಳಾಗಿದ್ದವು (ಭಾರದ. ೧೩). [ಸಂ. (ಕ್ರೀಡಾ * ವಿನೋದ)) 


ಕ್ರೀಡಮಾನ (ಗು). ಆಡುತ್ತಿರುವ; ಕ್ರೀಡಿಸುತ್ತಿರುವ: ಮಂಗಳ /30 ಕ್ರೀಡಾವಿಲೋರಿತೆ (ನಾ). ಆಟವಾಡುವುದರಲ್ಲಿ ಆಸಕ್ತಿ; ಕ್ರೀಡಾ 
ಚರಿತಂ ಕ್ರೀಡಮಾನನೆಸೆದಂ ಕೃಷ್ಣಂ (ಜಗವಿ. ೪-೪೩). [ಸೆಂ.] | | ರೋಲುಪತೆ : ಪುಣ್ಯ ಗಣ್ಯ ಮಂದಾಕಿನಿಯ ವಾಹಿನಿಯ ಕಂದರ 
ಕ್ರೀಡಾಂಗಣ (ನಾ). ಆಟಿದ ಬಯಲು; ಆಡುಂಬೊಲ: ಮಳೆಯಿಂದ; | ಕ್ರೀಡಾ ನಿರೋಲತೆಯ ನೀಲ ಲೀಲಾಶೀಲ ಸಲಿಲಕಲ್ಲೋಲದಿಂ 
ಕ್ರೀಡಾಂಗಣದಲ್ಲಿ ನೀರು ನಿಂತು ಆಟಿ ನಿಂತುಹೋಯಿತು (ರೂಢಿ). (ಶ್ರೀರಾಮಾ. ೧೨೬-೩೪).  [ಸೆಂ. (ಕ್ರೀಡಾ 4 ವಿಲೋಲತಾ)] 
(ಸಂ. (ಕ್ರೀಡಾ + ಅಂಗಣ)] ಚ ಕ್ರೀಡಾಶಾಲೆ (ನಾ). - ಕ್ರೀಡಾಗೃಹೆ: ಮತ್ತಮಾ ವನಂಗಳಲ್ಲಿ ಚಿತ್ರ 
ಕ್ರೀಡಾಕುಳಿ "ಕೇಡಾಕುಳಿ' ನೋ. [ss ಶಾಲೆ, ಚಂದ್ರಶಾಲೆ . ಗಾನಾ, ಶ್ರೀಡಾಶಾಲೆ. . . ತರುವಾಟಗಳ 
ಶ್ರೀಡಾಗೃಹ (ನಾ). ಆಟದ ಮನೆ; ವಿನೋದ ಗೃಹ; ಲೀಲಾ ತಣ್ಣೆಳಲ್ಲ da [೩56 ೨೧೩). [ಸೆಂ. (ಕ್ರೀಡಾ + ಶಾಲಾ)] 
ಸದನ. [ಸಂ. (ಕ್ರೀಡಾ ೪ ಗೃಹ)]* ಕಿ ಶ್ರೀಡಾಶೀಲ (ಗು). ಎ ಕ್ರೀಡನಶೀಲ; ಆ ಸಾಗರದ ಹೃದಯದಲ್ಲಿ 
ಕ್ರೀಡಾಗೋಳೆಕ (ನಾ). ಆಟದ ಸೆಂಡು, ಚೆಂಡು : ನಿಜಸಿದ | ಕ್ರೀಡಾಶೀಲವಾದ ಚಂದ್ರಕಿರಣದ ಲೇಖನದಂತೆ (ಕಪಾಕುಂ. ೧೯). 
ಕನಕ ಳಲಶಯುಗಲಮುಮಂ ಪೌರ್ಣಮಾಸೀ ಸೌಂದರಿಯ ಸಿಂದೂ 
ರಾರುಣ ಕ್ರೀಡಾಗೋಳ[ಪಾಠಾಂ. ಲ)ಕಂಗಳುಮಂ ಪೋಲ್ತು 


(ಗಂ. (ಕ್ರೀಡಾ ಶೀಲ)] 
ಆ CAs (ನಾ). ಆಟವಾಡುವ ಸಹತ ಆಟಿಗುಳಿತನ: 
| 
\ 


(ಅದಿ. ೬-೫೧ವ). (ಸಂ. (ಕ್ರೀಡಾ * ಗೋಳಕ (ಇ ಗೋಲಕ)] | ಪ್ರಣಿದಾನಾಭಾವದಿಂದಂ ಕ್ರೀಡಾಶೀಲತ್ವದಿಂದಮಭೀಕ್ಷಣ 
ಕ್ರೀಡಾಚಳ (ನಾ). ವಿಹಾರಕ್ಕಾಗಿ ರಚಿಸಿದ ಬಿಟ್ಟ; ಕ್ರೀಡಾಶೈಲ: ಚತ್ರ EAE ಯಂದಂ/(ಗೊಳ್ಳು] ಸಾ, ೧೨-೭). 
ನಿಸರ್ಗಸೌಂದರ ಕ್ರೀಡಾಚಳ ಕೇಳೀಸಮಭಿರಾಮಮುಮಾಗಿ [ಸಂ.) 


(ಆದಿಪು. ೧೦-೨೫ ವ). [ಸಂ. (ಕ್ರೀಡಾ + ಅಚಲ)] ಕ್ರೀಡಾಶೈಲ (ನಾ). - ಕೀಡಾಚಳ: ಈ ಪರ್ವತಶ್ರೇಣಿಯು 
ಕ್ರೀಡಾಪಟು (ನಾ). ಆಟದಲ್ಲಿ ನಿಪುಣನಾದವನು : ಆ ಶಾಲೆಯಲ್ಲಿ ;45 ಬ ತವಾಗಿರದೆ ಕ್ರೀಡಾಶೈಲದಂತೆ ವಿಹಾರಕ್ಕೆ ಅನುಕೂಲವಾದ 
ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ (ರೂಢಿ). ಪ್ರದೇಶವಾಗಿರುನದು (ಬಿನ್ನಬೀ. ೩೨). (ಸಂ. (ಕ್ರೀಡಾ ಶೈಲ)) 

144 


ಕ್ರೀಡಾಸಕ್ತ 


ಕ್ರೀಡಾಸಕ್ತೆ (ಗು). ಆಟದಲ್ಲಿ ಆಸಕ್ತವಾದ, --ತೊಡಗಿದ: 
ಗಂಗಾಜಲಕ್ರ್ರೀಡಾಸಕ್ತ ಚಿತ್ತನಾಗಿ (ಆದಿಪು, ೧೧-೧೩೯ ವ). 
[ಸಂ. (ಕ್ರೀಡಾ + ಆಸಕ್ತ)] 
ಶ್ರೀಡಾಸ್ಪರ್ಧೆ (ನಾ). ಆಟಗಳ ಸ್ಪರ್ಧೆ, --ಮೇಲಾಟಿ: ಉತ್ಸವದ 
ಅಂಗವಾಗಿ ಕ್ರೀಡಾಸ್ಪರ್ಥೆಗಳು ನಡೆದವು (ರೂಢಿ). 
[ಸಂ. (ಕ್ರೀಡಾ * ಸ್ಪರ್ಧಾ)] 
ಕ್ರೀಡಿಸು (ಕ್ರಿ). ೧. ಆಟವಾಡು ; ವಿನೋದಪಡು; ಕೇಳಿಯಾಡು : 
ಮುನ್ನಿನ ಗಂಧಹಸ್ತಿಯೊಡನೆ ಬಾರಿಯೊಳ್‌ ಮೂವತ್ತೆರಡು ಗಜ 
ಕ್ರೀಡೆಗಳಿಂದಂ ನೀಡುಂ ಬೇಗಂ ಕ್ರೀಡಿಸಿಯಾನೆಯ ಸೇದೆಗೆಡಿಸಿ 
(ವಡ್ಡಾ ರಾ. ೩೪-೧೫); ಭರತಮಂಡಲದೊೊಳ್‌ ಇರ್ಪತ್ತು ಮೂಜು 
ಸಿಂಹಂ ಕ್ರೀಡಿಸುತಿರ್ದುದಂ ಕಂಡುದಜರಕಿಂದೆ (ಚಾವುಂಪು. ೭೪-೨೫); 
ಸಲಿಲದೊಳ್‌ ಕ್ರೀಡಿಸಿದರಂಗನೆಯರು (ಜೈ ಮಿಭಾ. ೩೦-೧೦). 
೨. ಸಂಭೋಗಮಾಡು; ರತಿಕ್ರೀಡೆ ಆಡು: ಸಿದ್ಧದಂಪತಿಗಳ್‌ 
ಕ್ರೀಡಿಸುತಿರ್ಪರೀನಗತಟಿ ಶ್ರೀಖಂಡಷಂಡಂಗಳೊಳ್‌' (ಆದಿಪು. ೯-೧೧೮); 
ಪುರದ ಸೂಳೆಯರ್ವೆರಸಸಹಾಯಂ ಮನಕೆ ಬಂದವೋಲ್‌ ಕ್ರೀಡಿಸುವಂ 
(ಧರ್ಮಾಮೃ. ೨-೩೧) ; ಸ್ವಪನದಿ ಬಂದು ಕ್ರೀಡಿಸಿದಾತ ಪ್ರಿಯನಾದಪ 
ಕೆಲದಿನಸಂಗಳಿಗೆ (ಮೋಹತ. ೨೫-೨೭). [೮ ಕ್ರೀಡನ + -ಇಸ್ಕು] 
ಕ್ರೀಡೆ (ನಾ). ೧. ಆಟ; ವಿನೋದ; ಕೇಳಿ: ತಿಳದಿಂ ವಸ್ತ್ರದಿನರ್ಥದಿಂ 
ವ ಕ್ರೀಡೆಯಿಂ ಫಳಮಕ್ಕುಂ (ಜಾಶತಿ. ೯೧೯); ಅದು ಪಾಂಡಿತ್ಯಕ್ಕೆ 
ಮಾತ್ರರುಚಿಸುವ ಒಂದು ಶಾಬ್ದಿಕ ಕ್ರೀಡೆ (ಸಾಹಿಶ. ೫೮). 
೨. ಸಂಭೋಗ; ರತಿಕ್ರೀಡೆ: *ರಮಿಸು- ಕ್ರೀಡಾಯಾಂ * (ಶಮಧಾ). 
[ಸಂ. ಕ್ರೀಡಾ] 
ಕ್ರೀತ (ಗು). ೧. ಬೆಲೆಗೆ ಕೊಂಡ; ಕ್ರಯಕ್ಕೆ ಪಡೆದ. ೨. (ನಾ). 
ಹನ್ನೆರಡು ವಿಧದ ಪುತ್ರರಲ್ಲಿ ಒಬ್ಬ; ಹಡೆದ ತಾಯ್ತಂದೆಗಳಿಂದ 
ಬೆರೆಕೊಟ್ಟುಕೊಂಡು ಸಾಕಿದ ಮಗ. [ಸಂ.] 
ಕ್ರೀತದಾಸ (ನಾ). ಕ್ರಯಕ್ಕೆ ಕೊಂಡು ಇಟ್ಟುಕೊಂಡ ಆಳು, 
—ದಾಸ: ಬಿಲಾಲನೆಂಬ ಒಬ್ಬ ಕ್ರೀತದಾಸನು ಇಸ್ಲಾಮಧರ್ಮವನ್ನು 
ಸ್ವೀಕರಿಸಿದ್ದನು (ಹಮಪ. ೧೦); ಅವಳೇನು ತಿಳಿದುಕೊಂಡಿದ್ದಾಳೆಯೇ 
ನಾನು ತನ್ನ ಶ್ರೀತದಾಸನೆಂದು (ಇಪ್ಪಕ. ೨೫೭). [ಕ್ರೀತ + ದಾಸ] 
ಕ್ರೀತದಾಸಿ (ನಾ). ಕ್ರಯಕ್ಕೆ ಕೊಂಡು ಇಟ್ಟುಕೊಂಡ ಹೆಣ್ಣಾಳು, 
ದಾಸಿ: ನೀನು ಭೀಷ್ಮನ ಪ್ರಣಯಿನಿಯಲ್ಲ, ಕ್ರೀತದಾಸಿ 
(ಕುರುಕ್ತೇ. ೭೩). [ಕ್ರೀತ + ದಾಸಿ) 
ಶ್ರೀತಾನುಶಯ (ನಾ). ಕ್ರಯದ ವಿಷಯದಲ್ಲಿ ಉಂಟಾಗುವ 
ಪಶ್ಚಾತ್ತಾಪ: ವ್ಯವಹಾರ ಕಾಂಡದಲ್ಲಿ . , , ಕ್ರೀತಾನುಶಯ, ಆಭು 
ಪೇತ್ಕಾಶುಶ್ರೂಷಾ. . . ಎಂಬ ೨೫ ಪ್ರಕರಣಗಳಿವೆ (ಭಾರದ. ೬೨). 
(ಸಂ. (ಕ್ರೀತ + ಅನುಶಯ)] 
ಕ್ರೀದಾಸಿ (ನಾ). ಕೆಲಸದವಳು ; ತೊತ್ತು : ಶಿನಪೂಜಾಲಂಬನಕರ್ಮ 
ಶ್ರೀದಾಸಿ ಕೊಡನ ಹೊತ್ತಂತೆ, ಶೇಸನ ಡಮ ತ್ಯಾರಭೇದದಂ ತೆ 
(ಮದೇಮ್ಮ. ೨೮೪-೫೭). [ಆ ಕ್ರೀತದಾಸಿ] 
ಕ್ರೀವಂತ (ನಾ).  ಕ್ರಿಯಾವಂತ: ವಂದಿಸಿ ನಿಂದಿಸಬಾರದೆಂಬುದೇ 
ಕ್ರೀವಂತನ ಇರವು (ಅಜನಿಮಾ. ೨೬೬); ಕ್ರೀವಂತಂಗೆ ಪಡಿಪುಚ್ಚಕ್ಕೆ ಬಂದಾ 
ಗವೇ ಆಚಾರೆಕ್ಕೆ ಭಂಗ (ಮೋಳಿಮಾ. ೬೬-೨೫೭). [ಆ ಸಂ. ಕ್ರಿಯಾವತ್‌) 
ಕ್ರೀವಿರಕ್ತಿ (ನಾ). (ಬಾಹ್ಯ) ಕ್ರಿಯೆಯಲ್ಲಿ ತೋರುವ ವಿರಕ್ತಿ; 
ಡಾಂಭಿಕ ವೈರಾಗ್ಯ; ತೋರಿಕೆಯ ವಿರಕ್ತಿ (?): ಮಣ್ಣ ಬೆಕ್ಕು 
ನನ್ನಿಯ ಮೂಷಕನ ಮುಟ್ಟದುದುಂಟಿ? ಜಗಗನ್ನರ ಕ್ರೀವಿರಕ್ತಿ ಪ್ರಸನ್ನನ 
ಮುಟ್ಟಿ ದುದುಂಟೀ? (ಮೋಳಿಮಾ. ೬೪-೨೬೩).[ಕ್ರೀ (ಆ ಕ್ರಿ) * ವಿರಕ್ತಿ) 


೨.೨೮೪ 


ಶಾ 


3 


25 


3s 


ಕ್ರೂಜೆ. 


ಕ್ರೀಶುದ್ಧ (ನಾ). ಕೈಿಯೆಯಲ್ಲಿ ಪರಿಶುದ್ಧತೆ (7): ಕುಸುನುವು 
ಒಣಗಲು ವಾಸನೆ ಮುಡಿದಲ್ಲಿ ಮೂಸಲು ತಿಳಿವಂತೆ ಕ್ರೀಶುದ್ಧ ಅದಲ್ಲಿ 
ವಸುಧೀಶ ಭಾವಶುದ್ಧವಾಗಿರ್ಪನು (ಸಿದ್ಧಪು. ೨೫-೬). "ಭಾವಶುದ್ಧ' 
ಪರಾ. [ಕ್ರೀ (ಆ ಕ್ರಿ)* ಶುದ್ಧ] 
ಕ್ರೀಶುದ್ಧಾತ್ಮ (ನಾ). ಕ್ರಿಯೆಯಲ್ಲಿ ಶುದ್ಧನಾದವನು : ಪಾಷಾಣ 
ವಿಲ್ಲದೆ ದೀಪ್ತಿಗೆ ತೋಜಗೊಡಲಿಲ್ಲ. ಕ್ರೀಶುದ್ಧಾತ್ಮನಾಗಿಯಲ್ಲದೆ 
ವಿರಕ್ತಿಯನಣಿವುದಕ್ಕೆ ಒಡಲಿಲ್ಲವೆಂದೆ (ಮೋಳಿಮಾ. ೬೪-೨೭೨). 
[ಕ್ರೀಶುದ್ಧ * ಅತ್ಮ] 
ಕ್ರುಂಚೆ (ನಾ). ಕ್ರೌಂಚಪಕ್ಷಿ; ಕೊಂಚೆ: *ಕೊಂಚೆ ಕ್ರುಂಚಂ 
[ಪಾಠಾಂ. ಆಕ್ರೋಂಚ ಕ್ರುಜ್‌] ಕೌ)ಂಚಮೆನಿಕುಂ? (ಮಂಗರಾ. ೫೦-೩). 
[ಆ ಸಂ. ಕ್ರೌಂಚ] 
ಕ್ರುಕರ (ನಾ). ಎ ಕೃಕರ. "ಕ್ರುಕರಮಾರುತ' ಪರಾ. 
[< ಕೃಕರ] 
ಕ್ರುಕರಮಾರುತ (ನಾ). ಕ್ರುಕರವೆಂಬ ಮಾರುತ, ವಾಯು: 
ಕ್ರುಕರಮಾರುತನಂಜನದ ವರ್ನಮನೆಯ್ದೆ ನಾಸಿಕದಗ್ರದೊಳಗಿರುತ್ತಾ 
(ವೀಕೈಪು. ೪-೨೦-೨೫). [ಕ್ರುಕರ * ಮಾರುತ] 
ಕ್ರುಕರವಾಯು (ನಾ). - ಕ್ರುಕರಮಾರುತ: ಕ್ರುಕರವಾಯುವು 
ಯೆಂದರೆ ಸೀನುಗಳ ಮಾಡಿಸುವ ಹಾಗೆ ವಾಯುವು (ಈಶ್ವಸ್ವ. ೧೫-೪). 
[ಕ್ರುಕರ + ವಾಯು] 
ಕ್ರುಡ್ಡಿಸು (ಕ್ರಿ). (?): ಅಡ್ಡ ಬಂದುದುರ್ವ ಕರಕದ ಫೊನಲ್‌ 
ಭೂಮಿಯಿಂ ಸಡ್ಡಳಂ ಬೆಳದು ಕೋಮಲಿಪ ವಿಜಾಲದಿಂದಡ್ಡ ಹೆಬ್ಬಳಸಿನಿಂ 
ಜಯನವ್ಮಸುಲಭದಿಂ ಕ್ರುಡ್ಡಿ ಸಲ್ವರುಷಗಾಲಾ (ಲಿಂಗಪು. ೩೩-೫). [1] 
ಕ್ರುದ್ಧ (ಗು). ೧. ರೇಗಿದ; ಕೋಪಗೊಂಡ; ಕ್ರೋಧವನ್ನು 
ಹೊಂದಿದ. (ನಾ). ೨. ರೇಗಿದವ್ಯಕ್ತಿ; ಕೋಪಗೊಂಡವ್ಯಕ್ತಿ : 
*ಕ್ರುದ್ಧನೆನಲ್‌ ಕೊ ಪಿಯೆಂದು [ಪಾಠಾಂ. ಕೋಪಮಕ್ಕು] ತಿಳಿಗೆ 
ವಿದಗ್ಸರ್‌ ೫ (ಭಾರನಿ. ಆ); ಅಂತು ಭೂಧರವಿರೋಧಿ ಭೂಧರಧರಂಗೆ 
ಕ್ರುದ್ಧನಾಗಿ (ಜಗವ. ೪-೮೪ವ); ಕ್ರುದ್ಧನಾದಂ ಧನಂಜಯಂ 
(ಜೈ ಮಿಭಾ. ೧೩-೪); ಮೇನಕಿಯು ಕ್ರುದ್ಧಳಾಗಿ ಭೂಮ್ಮಾ ಕಾಶಗಳನ್ನು 
ಒಂದಾಗಿಸುತ್ತಾಳೆ (ಸಮಜೀ. ೭ ಪೀಂಕೆ). &. [ನಾಟ್ಯ] ಎಂಟು 
ಸ್ಥಾಯೀ ದೃಷ್ಟಿಗಳಲ್ಲಿ ಒಂದು: ತರದಿಂದುರ್ವಿದ ಜಕಿಪ್ಪೆಯನುರುತರ 
ಕಣ್ಮಾಲಿ ಚಲನ ಮಿನಿತುಂಬೆತ್ತುಂ ಪಿರಿದುಂ ಪುರ್ಬಂ ಗಂಟಂ 
ಧರಿಯಿಸಿ ಬಿಲುಸಾಗಿ [ಪಾಠಾಂ. ಬಾಗಿ] ನೋಡೆ ಕ್ರುದ್ಧಮೆನಿಕ್ಳುಂ 
(ಲಾಸ್ಯರಂ. ೩-೨೧). [ಸಂ.] 
ಕ್ರುದ್ಧಮುದ್ರೆ (ನಾ). ಕೋಪವನ್ನು ತೋರುವ ಮುಖಭಾವ; 
ಕ್ರೋಧದ ಭಂಗಿ: ಕ್ರುದ್ಧಮುದ್ರೆಯಿಂದ ತಿಪ್ಪನಿಗೆ.. . ಹೆದರಿಕೆ 
ಹಾಕಿದರು (ಸನುಜೀ. ೧೪೩). [ಕ್ರುದ್ಧ * ಮುದ್ರೆ) 
ಕ್ರುಷ್ಟ (ಗು). ೧. ಕರೆಯುವ; ಕೂಗುವ. ೨. ಅಳುವ; ಪ್ರಲಾಪಿಸುವ. 
(ನಾ). &. ಅಳುವಿಕೆ ; ಪ್ರಲಾಪ. [ಸೆಂ.] 
ಕ್ರೂಜೆ, ಕ್ರೂಶ, ಕ್ರೂಸ, ಕ್ರೋಸು (ನಾ). ಶಿಲುಬೆ: ಗುಂಪಾಗಿ 
ಸಾಲಿನಲ್ಲಿದ್ದ ಗುಡಿಸಲುಗಳು ಕ್ರೂಜೆಯ (0೦83) ಕೈಗಳಂತೆ ಕಾಣು 
ತ್ತಿದ್ದವು (ಇಂದ್ರಚಾ. ೧). ೨. ಗೌರವಸೂಚಕ ಪದಕ: ಕ್ರೂಜೆ 
ಮತ್ತು ಬಿರುದು ಬಾವಲಿಗಳನ್ನು ಎದೆಯ ಮೇಲೆ ತಗುಲಿಹಾಕಿ 
ಕೊಂಡಿದ್ದ ಕಾವಲುಗಾರನೊಬ್ಬ (ಪುನರು. ೨೧೮). ಷಿ. ಯೇಸುವಿನ 


ಸ್ಮಾರಕವಾಗಿ ಕೈೈಸ್ತಧರ್ಮದವರು ಕೊರಳಲ್ಲಿ ಧರಿಸುವ ಶಿಲುಬೆ 
ಯಾಕಾರದ ಚಿತೆ: ನನ್ನ ಬಲವೆಲ್ಲ ಕುಗ್ಗಿ ಹೋಗಿದೆ. ನನ್ನ ಕತ್ತಿನ 


ಕ್ರೂಜೆ ಹಿಡಿದೆಳೆದು ಏನು ಮಾಡಬೇಕೆಂದಿದ್ದೀಯೆ? (ಪುನರು. ೨೪೬). 


ಕ್ರೂರ 


ಕ್ರೂಶ. "ಕ್ರೂಶಾರೋಹಣ' ಸರಾ. ಕ್ರೂಸೆ: ಚರ್ಚದ ಮುಖ್ಯ 
ನೀಠದ ಮೇಲೆ ಕ್ರೂಸದ ಮೇಲೆ ಏರಿಸಿದ ಯೇಸುಕ್ರಿಸ್ತನ ಮೂರ್ತಿಯನ್ನು 
. . ಇಟ್ಟಿರುವರು (ಕಭಾಗೆ. ೨೪೯). ಕ್ರೋಸು : ೪. ಮೋಜಣಿ 

ದಾರರು ಬಳಸುವ ಸಾಧನ; ಬಾಂದಿನವರ ಉಪಕರಣಗಳಲ್ಲಿ 
ಒಂದು (9): ನಾವೂ ಕೂಡ ನಮ್ಮ ಗದ್ದೆಯ ಕ್ರೋಸಿಗೆ ಸರಿಯಾಗಿರುವ 
ಅವರ ತೆಂಗಿನ ಮರಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳ ಬೇಕು 
(ಮಣ್ಣನಂ. ೪). [+ ಇಂ. cross] 

ಕ್ರೂರ (ಗು). ೧. ನಿರ್ದಯವಾದ; ಕರುಣವಿಲ್ಲದ; ಕಠೋರ 
ಹೃದಯದ : *ಕ್ಪುದ್ರಮೆನಿಸಿರ್ಪದಂ ಕ್ರೂ ರಮೆಂದೆಂಬಂದು? 
(ಮಂಗರಾ. ೧೩೯-೫); ಕ್ರೂರ ಕೆಂಗಣ್ಗಳಿಂ ಕಚ್ಚಿದಧರೆಂಗಳಿಂ 
(ಮಲ್ಲಾ ರಿ. ೬-೨೬). ೨, ದಯಾಹೀನನಾದವನು; ದುಷ್ಟ; 
ನೀಚ: ದುರ್ಜನ ಮೂರ್ಬಂ ಕಳ್ಳಂ ಮಜ್ಜಗದೊಳ್‌ ಕ್ರೂರಶಬ್ದ ” 
(ನಾನಾಕಂ. ೧೩೧); ಕ್ರೂರರವಗುಣದ ಕುಟಿಲೋದ್ಧಾರರ್‌ 
ನಡೆತಂದರಿರದೆ (ಹಮ್ಮೀರ. ೨-೧೦೦). ಡಿ, ಕಳ್ಳ; ತಸ್ಕರ: *ಳ 
ಮೃಗಭೇದ ತಸ್ಕರರು ಕ್ರೂರನೆನಸಿಕ್ಳು (ನಾನಾರ. ೧೦೭). ೪. ಒಂದು 
ಬಗೆಯ ಮೃಗ. ೫. ಗಿಡುಗ. ೬. ಅನ್ನೆ; ಕೂಳು. ([ಸಂ.) 

ಕ್ರೂರಕರುಣಿ (ನಾ). ಕ್ರೂರ ರೀತಿಯಿಂದ ಕರುಣೆ ತೋರುವವನು; 
ಕ್ರೂರಕಾರ್ಯಮಾಡಿ ಕರುಣೆತೋರುವವನು: ಬೆಂದೆನ್ನೆರ್ದೆಗೆ ಕರೆದೆ 
ಸೀನಮೃತಮಂ, ಶೋಕಸಂತಪ್ತನೆಂದೊಡನೆ ವಿಷವೂಡಿದ ಯರ್‌, 
ಕ್ರೂರಕರುಣಿ (ಶ್ರೀರಾಮಾ. ೫೧೫-೪೦೭). [ಕ್ರೂರ * ಕರುಣಿ] 

ಕ್ರೂರಕರ್ಮಿ (ನಾ). ನಿರ್ದಯವಾದ ಕಾರ್ಯ ಮಾಡುವವನು; 
ದುಷ್ಟ: “ಕ್ರೂರಕರ್ಮಿ ನೈಶಂಸನೆನೆ ಬಿರಿಸಿನವನಕ್ಕು” 
(ಮಂಗರಾ. ೭೦-೧೪); ಕ್ರೂರಕರ್ಮಿಗಳಂ ಕೊಲುವುದೇನಣಜದು 
ನಿಮ್ಮವನು (ಬಸಪು. ೫೧-೭೪). (ಸಂ. ಕ್ರೂರಕರ್ನಿನ್‌] 

ಕ್ರೂರಗ್ರಾಹ್ಯ (ನಾ). ಚಾಡಿಯ ಮಾತನ್ನು ಕೇಳುವವನು: 
“ಕ್ರೂರಗ್ರಾ[ಪಾಕಾಂ. ಗಾ]ಹ್ಮಂ ಕುವಾಕ್ಸು _ತನೆನಲು ಚಹಡಮಂ 
ಕೇಳ್ವಂಗೆ ನಾಮಮಕ್ಕುಂ? (ಮಂಗರಾ, ೭೨-೨೩). [ಕ್ರೂರ * ಗ್ರಾಹ್ಯ] 

ಕ್ರೂರಚಿತ್ತ (ನಾ). ಕಕೋರವಾದ ಮನಸ್ಸುಳ್ಳವನು; ಕಠಿನಚಿತ್ತ ; 
ಕಲ್ಲೆದೆಯವನು: ತನ್ನ ಕುಮಾರನಾದೊಡೆ ಜಂಗಮವಲಾ ಕ್ರೂರ 
ಚಿತ್ತನು ಕೊಂದನಾ ಪಾಪಕ್ಕೆ ಶಂಕಿಸದೆ (ಬಸಪು. ೨೫-೨೬). 

[ಕ್ರೂರ * ಚಿತ್ತ] 

ಕ್ರೂರತನ (ನಾ). ನಿರ್ದಯತೆ ; ನಿಷ್ಕರುಣೆ: ಕ್ರೂರತನದಲಿ ಕೊಲಿಸಿ 
ಚಿಂತಿಸಲಾರು ಮೆಚ್ಚುವರು (ಕೌಶಿರಾ. ೩೬-೭೬). [ಕ್ರೂರ + -ತನ] 

ಕ್ರೂರದರ್ಶಿನಿ (ನಾ). ಕ್ರೌರ್ಯವನ್ನು ತೋರುವವಳು; ದುಷ್ಟೆ : 
ಧರ್ಮಜ್ಞನಾತನಾ ಕೈಕಯೀ ಕ್ರೊರದರ್ಶಿನಿಯ ಗರ್ಭದಿನೆಂತುಟು 
ದಿಸಿದನೊ ಸೋಜಿಗಂ (ಶ್ರೀರಾಮಾ, ೨೦೨-೨೦೯). [ಕ್ರೂರ * ದರ್ಶಿನಿ] 

ಕ್ರೂರಮಾವು (ನಾ). ಒಂದು ಬಗೆಯ ಮರ: *ಚಿಟ್ಟುತಾಂಡ್ರಿ 
ಮರೆ, ಕಾಡುಲನಂಗೆ, ಕ್ರೂರಮಾವು” (ಮೈಔಗಿ, ೫೨-೧೦೩೪). [?) 

ಕ್ರೂರಾಜ್ಞೆ (ನಾ). ಕಠೋರವಾದ ಆಜ್ಞೆ, ಅಪ್ಪಣೆ: ನಾನು 
ಎಂದಿಗೂ ಅಣ್ಣನ ಕ್ರೂರಾಜ್ಞೆ ಯಂತೆ ನಡೆಯುವುದಿಲ್ಲ (ವಚಭಾ. ೩೭). 

[ಕ್ರೂರ + ಆಜ್ಞೆ] 

ಕ್ರೊರಾಸ್ತ್ರ (ನಾ). ಭಯಾನಕವಾದ ಆಯುಧ: “ಕ್ರೂರಾಸ್ತ್ರದೊಳು 
ಗಾಳಿ ತಿಗುರಿಯೊಳು ಸೇನೆಯೊಳು ಕೋಕದೊಳು ಚಕ್ರಮಕ್ಕುಂ* 
(ಮಂಗರಾ. ೧೫೧-೫೨). [ಕ್ರೂರ * ಅಸ್ತ್ರ] 

ಕ್ರೂರಿ (ನಾ). ಜ ಕ್ರೂರ ೨: ಕಲ್ಲಾಗಿ ಮಾನವರೆ, ಕರಿಣಮನಸ್ಕರಾಗಿ, 
ಕ್ರೂರಿಗಳಾಗಿ (ಅನ್ನಪೂ, ೭೫). [ಕ್ರೂರ + -ಇ್ಯ) 


೨೨೮೪ 


— 


0 


30 


45 


ಕ್ರೋಡ 


ಕ್ರೂಶ "ಕ್ರೂಜಿ' ನೋ. 

ಕ್ರೂಶಾಕೋಹಣ (ನಾ). ಯೇಸುಕ್ರಿಸ್ತನು ಶಿಲುಬೆಗೆ ಏರಿದುದು : 
ಅಲ್ಲಿ ಕ್ರೂಶಾರೋಹಣದ ದೊಡ್ಡ ಚಿತ್ರವೊಂದನ್ನು ನೋಡಿ ನೆಕ್ಸುದೋನ್‌ 
ಚಕಿತನಾದನು (ಫನರು. ೧೮೫). [ಕ್ರೂಶ (ಆ ಕ್ರೂಜೆ) * ಆರೋಹಣ] 

ಕ್ರೊಸ "ಕ್ರೂಜೆ' ನೋ. 

ಕ್ರೇಂಕಾರ (ನಾ). ಒಂದು ಅನುಕರಣ ಪದ; ಹೆಂಸಪಕ್ಷಿಗಳ 
ಕೂಗು : ವಾರಿರುಹನಾಳಮಂ ಕ್ರೇ0[ಪಾಕಾಂ, ಕ್ರಿ0]ಕಾರರವಂ 
ಸಹಿತವಂಚೆ. ಮುಕ್ತಿದುವು (ಗಿರಿಕ. ೧೦-೩೨) ; ತಳರ್ವ ಹಂಸೆಗಳ 
ಕ್ರೇಂಕಾರೆನೇ ಕಹಳೆಗಳ್‌ (ಚೀರಮ. ೭-೨೦). "ಕ್ರಿಂಕಾರ' ಪರಾ. [?) 

ಕ್ರೇಣಿ (ನಾ). ಕೊಂಡುಕೊಳ್ಳುವಿಕೆ; ಕ್ರಯಕ್ಕೆ ಪಡೆಯುವಿಕೆ. [ಸಂ.] 

ಕ್ರೇಣಿಕಾಅ (ನಾ).ತೆರಿಗೆ ವಸೂಲಿ ಮಾಡುವವನು; ಅಧಿಕಾರಿ (?): 
ಮಿರಿಂಜೆನಾಡ ಕ್ರೇಣಿಕಾಅಂ ಮಾಳಪಯ್ಯ ನಾಯಕರ (ಎಇ. XIX, 


೩೮-೪೪ ; 1144), [ಶ್ರೇಣಿ + -ಕಾಜ] 
ಕ್ರೇತವ್ಯ (ಗು). ಕ್ರಯಕ್ಕೆ ಪಡೆಯಬಹುದಾದ ; ಕೊಳ್ಳಲು ಯೋಗ್ಯ 
ವಾದ. [ಸಂ.] 


ಕ್ರೇತೃ (ನಾ). ಕ್ರಯಕ್ಕೆ ಪಡೆಯುವವನು; ಕೊಳ್ಳುವವನು. [ಸಂ.] 

ಶ್ರೇಯ (ಗು). ಆ ಕ್ರೇತವ್ಯ. [Aಂ.] 

ಕ್ರೈಸ್ತ (ನಾ). ಕ್ರಿಶ್ಚಿಯನ್‌ : ಕ್ರೈಸ್ತ ಮಹಮ್ಮದೀಯ ಮತಗಳಲ್ಲಿ 
ಮತಾಂತರೆಹೊಂದಿ ಮದುವೆಯಾಗಲು ಅವಕಾಶವಿದೆ (ಬಂಕಿಮ. ೨೧೩) ; 
ಹಿಂದು ಜೈನ ಮಂಸ್ತೀಮ ಕ್ರೈೈಸ್ತರಾವೊಂದೇ ಬಾಂಧವರು 
(ಗಿಳಿವಿಂ. ೪೬-೯); ಕ್ರೈಸ್ತ ಪಾದರಿಗಳು . . . ಶಾಲೆಗಳನ್ನು 
ಸ್ಥಾಪಿಸಿದರು (ಭಾರದ. ೪೨೬). [<- ಇಂ. christ] 

ಕ್ರೋಂ (ನಾ). ಒಂದು ಮಂತ್ರಾಕ್ಷರೆ: ಕ್ರೋಂ ಕವಚ ಮುಖ್ಶೆ 
ಮಂತ್ರಾಧಿದೇವತೆ ದೇವಿ (ಕೈವಲ್ಯ. ೧-೬-೧). [ಸೆಂ.] 

ಕ್ರೋಟನ್‌ಗಿಡ (ನಾ). ಒಂದು ಜಾತಿಯ ಸಸ್ಯ; ರಂಗಿನ ಗಿಡ 
(ಕರಾ): (ಮೈಡಗ. ೨೩-೪೨೭). 

[ಆ ಕ್ರೋಟನ್ನು + ಗಿಡ (ಆ ಗಿಡು)] 

ಕ್ರೋಟನ್ನು (ನಾ). - ಕ್ರೋಟನ್‌ಗಿಡ: ಗುಲಾಬಿ, ಗೊರಟಗೆ, 
ಕ್ರೋಟನ್ನುಗಳಿಗೆ ಮೇಲಿಂದಮೇಲೆ ಕ್ರೌರಮಾಡಬೇಕಾಗುತ್ತದೆ 
(ಗಾಳಿಪ. ೧೦೬). [+ ಇಂ. croton] 

ಕ್ರೋಡ (ನಾ). ೧. ಎದೆ; ವಕ್ಷಸ್ಥಳ: ವಾರ್ಧಿಕ್ರೋಡಾವಗೂಢಂ 
ಹರಿ ಬಡಗೊರವಂ ನಂಟನೀ ಯಾಪಿನೀನಾಥಾರ್ಥ ಪ್ರೋತ್ತಂಸ 
ನೆಂಬೊಂ (ಜಗವಿ. ೧೭-೪೪) ; ಕ್ರೋಡಂ ಕುಳಿದಿರೆ ಕಕ್ಷಂ ನೋಡಲ್‌ 
ಮಾಂಸಭರಿತವಾಗಿರೆ .. . ತುರೆಗಂ ಶುಭದಂ (ಅಶ್ವಶಾ. ೧-೩೨). 
೨. ಹಂದಿ; ವರಾಹ: ಸುರವೆಣ್ಣಿಂದಲಿ ಫುಪ್ಪದಂತ ವನದೊಳ್‌ ತಾಂ 
ಕ್ರೋಡರೂಪಾಗನೇ (ಸೋಮೇಶ. ೮೯) ; ಬಂದರನುನೆಯ ಹೊಕ್ಕವು 
ಕ್ರೋಡ ಶತಕಗಳು (ಕಾಶಿರಾ. ೧೪-೪). ೩. ವರಾಹಾವತಾರಿಯಾದ 
ವಿಷ್ಣು : ಸದದೊಳು ಕೂರ್ಮಸ್ವರೂಪಂ . . , ಘನಗ್ರೀನಡೊಳಾದಿ 
ಕ್ರೋಡಸ್ವರೂಪಂ ನಡುವಿನೊಳು ನೃಸಿಂಹತ್ವಂ (ಎಕ. ೪, ಹಾಸನ. 
೫೩-೧೭ ; 1170). ೪. ಶನಿಗ್ರಹ. ೧, ೪: ಇದು ದೀಹಾರದ 
ಗೇಹದಂತೆ ಹರಿಣೀರಮ್ಮಂ ಗ್ರಹಗ್ರಾಮದಂತುದಿತ ಕ್ರೋಡ ವಿಭಾಸಿ 
(ಪುಷ್ಪಷು. ೫-೬೮). ೫. ಬಳಿ; ಸಮಾನ (?) : ಇಂಗುದೀ ಪಾದಪದ 
ಕ್ರೋಡಮಂ ಸಾರಿ ಕುಳಿತು(ನೆಂಕಾರಾ. ೬-೧೫-೪). ೬. ಭೂಮಿಯನ್ನು 
ಹೊತ್ತಿರುವ ಎಂಟು ಕುಲಸರ್ಪಗಳಲ್ಲಿ ಒಂದು: ಇಂದ್ರಾಗ್ನಿ 
ಮೊದಲಾಡೆಂಟು ದಿಕ್ಕಿನ ಭೂಮಿಯಂ ಕ್ರಮದಿಂ ಪೊತ್ತು ಅನಂತ , . . 
ಕ್ರೋಡ ಕಾಲನೆಂಬಷ್ಟ ಕುಲಫಣಿಗೆಳಿಕ್ಕುಂ (ವಿವೇಕ. ೧೭೭). [ಸಂ.) 


ಕ್ರೋಡಧ್ವಜ 


ಕ್ರೋಡಧ್ವಜ (ನಾ). ಹಂದಿಯ ಗುರುತುಳ್ಳ ಧ್ವಜ; ವರಾಹಧ್ವಜ: 
ನನೆಯಂಬಂ ಮಿಗೆ ಕಣ್ಮಲರ್‌ ಮಕರಮಂ ಕ್ರೋಡಧ್ವಜಂ ಪೋಲೆ 
ಕ್ರೋಡ ಕಾಲ (ಗದಾಯು. ೧-೬). (ಕ್ರೋಡ + ಧ್ವಜ] 
ಕ್ರೋಡಪತ್ರ (ನಾ). ೧. ಗ್ರಂಥದಲ್ಲಿ ಪುಟಿಗಳು ನಷ್ಟವಾದಲ್ಲಿ, ಹೊಸ | 
ದಾಗಿ ಬರೆದು ಸೇರಿಸಿದ ಪುಟ; ಮಧ್ಯೆ ಹೊಸದಾಗಿ ಬರೆದು; 
ಸೇರಿಸಿದ ಪುಟ, ೨. ಶಾಸ್ತ್ರಗ್ರಂಥಗಳಲ್ಲಿ ಉಕ್ತವಾಗಿರುವ ಲಕ್ಷಣ 
ಗಳಿಗೆ ಉಹಾಪೋಹಗಳಿಂದ ಶಂಕೆ ಮತ್ತು ಸಮಾಧಾನರೂಪ 
ವಾಗಿ ಬರೆದಿಟ್ಟಿರುವ ಪತ್ರ; ಪುಟದ ಪಕ್ಕದಲ್ಲಿ ಬರೆದುದು : 
ದಾಸರುಗಳ ಭಾವಸಮಾಧಿಯಲ್ಲಿ ಸ್ವಯಂಸ್ಫೂರ್ತಿಯಿಂದ ಹೊರಟ 
ದಿವ್ಮನಾಮಗಳು ಶಾಸ್ತ್ರಾರ್ಥಗಳ ಕ್ರೊ ೇಡಪತ್ರಗಳಂತಿವೆ 
(ಕಛವಿ. 11, ೧೭೫). &. ಅನುಬಂಧ: ಇದಕ್ಕೆ ನಾಲ್ಕು ಕ್ರೋಡಪತ್ರ 
ಅಥವಾ ಅನುಬಂಧಗಳಿವೆ (ಬಂಕಿಮ. ೪೧೯). [Xo.] 
ಕ್ರೋಡವಸೆ (ನಾ). ಹಂದಿಯ ಕೊಬ್ಬು, ನೆಣ: ಸ 
ಬಾಟ್‌ ಗಂಕೋಲದ ಜಲಮಂ ಕ್ರೋಡವಸೆಯುಮಂ ರುಧಿರಮುಮಂ 
ಕುದಿಯಿಸಿ ಪೊಯ್ದೊಡೆ ದಾಳಿಂಬದ ಫಲದಾಕೃತಿಯ ಫಲಮನದು| 
ತಳೆದಿರ್ಕುಂ (ಲೋಕೊೋಪ. ೬-೩೦). [ಕ್ರೋಡ + ಬಸೆ) | 
ಕ್ರೋಡಶಾಬ (ನಾ). ಹಂದಿಯ ಮರಿ; ಮರಿಹಂದಿ: 
ವ್ಮಾಫ್ರಚರ್ಮಮಂ ಕ್ರೋಡಶಾಬಂಗಳಂ ಪೂತಿಬೆಳ್ಳಂ ಹರಿಶ್ಚಂದ್ರ 
ರಾಯಂಗೆ ಕಾಣಿಕೆಯನಿತ್ತು (ಹಡಕಾ. ೫-೩). 
[ಕ್ರೋಡ + ಶಾಬ] 20 
ಕ್ರೋಡಶಾಲೆ (ನಾ). ಗಜಶಾಲೆ; ಕರೋಟ: ದಿಕ್ತಾಲ ಶಾಸನದಿ 
ನಾಶಾಕರೀಂದ್ರಂಗಳ್ಕೆಂದು ಸುಪ್ರತೀಕಪತಿ ಸಮೆಯಿಸಿದ ವಿಶಾಲ ಕ್ರೋಡ 
ಶಾಲೆಗಳೆನಿಸಿದ ಚೆಂ ಬೊ ನ್ನ್ನ ಕಲಶದ ಮಾಡಶಾಲೆಗಳುಮಂ ನೋಡಿ 
(ಶಾಂತಿು. ೩-೧೯ ವ). [ಆ ಕ್ಷೋಡಶಾಲೆ] 
ಕ್ರೋಡೀಕರಣ (ನಾ). ೧. ಅಪ್ಪಿಕೊಳ್ಳುವಿಕೆ ; ಆಲಿಂಗನ:[28 
"ಆಲಿಂಗನಂ... ಕ್ರೋಡೀಕರಣಂ- ಈ ೭ ಆಅಪ್ಪಿಕೊಳುಹ* 
(ಹಲಾಯು. ೯೩-೪೧೪). ೨. ಕೂಡಿಸಿ ಕಟ್ಟುವಿಕೆ; ಒಟ್ಟುಗೂಡಿಸು 
ವಿಕೆ; ಸಂಗ್ರಹಣ: ಪ್ರಾಚೀನಕಾಲದಲ್ಲೇ ನಮ್ಮ ದೇಶದಲ್ಲಿ ಕಲೆಗಳೂ 
ಕಾವ್ಮವೂ ಉಚ್ಛಾ),ಯಸ್ಥಿತಿಯನ್ನು ಐದಿದ್ದು ಭರತನಾಟ್ಯ ಶಾಸ್ತ್ರದಂತ 
ಕ್ರೋಡೀಕರಣವು ಶಕ್ಕ ವಾಯಿತು (ಭಾರದ. ೫೫೦). (ಸಂ. $0 
ಕ್ರೋಡೀಕರಿಸು (ಕ್ರಿ). ೧. ಅಸ್ಪಿಕೊಳ್ಳು; ಆಲಿಂಗಿಸು. 
"ಕ್ರೋಡೀಕರಣ? ಪರಾ. 3. ಕೂಡಿಸಿ ಕಟ್ಟು; ಒಟ್ಟು 
ಗೂಡಿಸು; ಸಂಗ್ರಹಗೊಳಿಸು : ಪ್ರಾಕ್ತನ ಪರೀಕ್ಷಕರ ವರದಿಗಳ 
ಅಂಶಗಳನ್ನು ಕ್ರೋಡೀಕರಿಸಿದಲ್ಲಿ ಇತಿಹಾಸವು ಸಿದ್ಧವಾಗುವುದಿಲ್ಲ 
(ಭಾಇಪ್ರ. ೮); ಆ ನಿಯಮಗಳನ್ನು ಕ್ರೋಡೀಕರಿಸಿ ಈಗ ನಮಗೆ |55 
ಅರ್ಥವಾಗುವ ಕಾಲಮಾನದಿಂದೆ ವಿವರಿಸಬಹುದು (ಭಾರದ. ೧೬೧) ; 
ಜಗದೀಶಚಂದ್ರಬೋಸರು ಇಲ್ಲಿಯವರೆಗೆ ನಡೆಸಿದ ಸಂಶೋಧನೆಗಳ 
ಫಲಿತಾಂಶಗಳನ್ನು ಕ್ರೋಡಿ ಕರಿಸಿ ,.. ಕಳುಹಿಸಿ ಕೊಟ್ಟರು 
(ಸಸ್ಕಕ. ೯೮). [ಕ್ರೋಡೀಕರಣ + -ಇಸ್ಕು] 
ಕ್ರೋಡೀಕೃತ (ಗು). ಒಟ್ಟುಗೂಡಿದ ; ಸಂಗ್ರಹೀತ: ವಿಯನ್‌ |೪ 
ನುಧ್ಧಸ್ಥಮಂಶಸ್ಮ ಕರ್ಮವಶಭ್ರಾಮೃದನೇಕ ಜೀವನಿವಹ ಕ್ರೋಡೀ 
ಕೃತಾಭ್ಮಂತರಂ (ಆದಿಪು. ೧೧೪೩) ; ವಾತಾಯನ ಪರೀತ ಮತ್ತವಾರಣ 
ಕ್ರೋಡೀಕೃತ ಚಂದ್ರಕಾಂತ ಕಾಂತ.ಸುಧಾವೇದಿಕಾ ಮಧ್ಯ ಭೂಮ್ಮಂತ 
ರಾಳದೊಳ್‌ (ಶಾಂತಿಪು. ೮-೮೬ ವ) ; ಮೆದುಳಿನ ಕೆಲವು ಕಣಗಳಲ್ಲಿ 
ವಿದ್ಮುತ್‌ ಶಕ್ತಿಯು ರಾಸಾಯನಿಕ ಮಾರ್ಪಾಡುಗಳಿಂದ ಉಂಟಾಗಿ, | 45 
ಕ್ರೋಡೀಕೃತವಾಗುತ್ತದೆ (ಮನೋನಂ. ೪೩). [Aಂ.] 


೨.೨೮೬ 


ಕ್ರೋಶ 


ಕ್ರೋಧ (ನಾ). ಕೀಗು; ಕೋಪಾತಿರೇಕ : ಅನಂತಾನುಬಂಧಿ ಕ್ರೋಧ 
ಮಾನ ಮಾಯಾ ಕೋಭಂಗಳಂ ವಿಸಂಯೋಚಿಸಿ (ಆದಿಪು. ೧೦-೧೪ ವ); 
ಕ್ರೋಧಾರ್ಥರಾದೈಮಿಥ್ಮಂಗಳಂ ಪರಿಹರಿಸಿ (ಹಡಕಾ. 6-೧೬) ; ಹರುಷ 
ದರ್ಶ ಕ್ರೋಧ ಲಜ್ಜಾತುರತ ಮಾನವಿಮಾನವಿವಜಲಿ ನಿರುತ ಸಮ 
ನೆಂದೆನಿಸಿ (ಕುವ್ಯಾಉ. ೩-೪೪). [ಸಂ.) 
ಕ್ರೋಧಚರ್ವಿತ (ನಾ). [ಕಾಮಶಾ] ಎಂಟು ಬಗೆಯ ದಂತ 
ಕ್ಷತಗಳಲ್ಲಿ ಒಂದು: ರಾಗೋಪಗೂಢ ... ಕ್ರೋಧಚರ್ವಿತ, ವರಾಹ 
ಚರ್ವಿ ತವೆಂಬಪ್ಟ ವಿಧ ರದನಕ್ಷತ ಲಾಕ್ಷಣಿಕರಿಂ (ವಿನೇಕ. ೨೨೯). [ಸಂ.] 
ಕ್ರೋಧನ (ಗು).೧.ಮುನಿಸಿನ; ಕೋಪಾವೇಶದ; ಕ್ರೋಧವನ್ನುಳ್ಳ. 
(ನಾ).೨. ಕುದ್ಧನಾದವನು, ಕೋಪಗೊಂಡವನು: ನೀಂ ಕ್ರೋಧನ 
ನಾಗಲ ನಿನ್ನ ತಮ್ಮಂ ನಿನಗೆಅಗನಿದಂ ನಂಬು ರಾಜಾಧಿರಾಜಾ (ಆದಿಪು. 
೧೪-೮೪). ೩, ಕ್ರೋಧ; ಕೋಪ. ೪. ಪ್ರಭವ ಮೊದಲಾದಅರವತ್ತು 
ಸಂವತ್ಸರಗಳಲ್ಲಿ ಐವತ್ತೊಂಬಶ್ತನೆಯದು : ಪ್ರಭವ, ವಿಭವ ... 
ಕ್ರೋಧನ ಆಕ್ಷಯವೆಂದಲುವತ್ತು ತೆಜನಾಗಿಹುದು( ವಿವೇಕ, ೩೨೧).[ಸಂ.] 
ಕ್ರೋಧವಾಣಿ (ನಾ). ಕ್ರೋಧದಿಂದ ಆಡುವ ಮಾತು; ಸಿಡುಕಿನ 
ಮಾತು: ಕ್ರೋಧವಾಣಿ ಸಂಶಯಕ್ಕೆ ಸಮರ್ಪಕವಾದ ಉತ್ತರವಲ್ಲ 
(ಕ್ರೋಧ ವಾಣಿ) 
ಕ್ರೋಧಾಂಧ (ನಾ). ಕೋಪದಿಂದ ಕುರುಡಾದವನು; ವಿವೇಕ 
ಶಪ್ಪಿದವನು : ಕ್ರೋಧಾಂಧ ಸೋದರನ ಭೀಷಣ ಮನಃಸ್ಥಿತಿಯನಳುಕಿ 
(ಶ್ರೀರಾಮಾ. ೨೫೬-೭೪೬). [ಕ್ರೋಧ + ಅಂಧ] 
ಕ್ರೋಧಾತಿರೇಕ (ನಾ). ೧. ಕೋಪದ ಅತಿರೇಕ, ಹೆಚ್ಚಳ. 
೨. ಅತಿಯಾದ ಕ್ರೊ ೇಧವುಳ್ಳ ವನು: ಜಾತಿಸಂಕರಳಾಜಗೆ 
ಕ್ರೋಧಾತಿರೇಕಗೆ ಗಾಢಗರ್ವಿಗೆ ಭೂತನೈರಿಗೆ ಪಾರ್ಥಕೇಳ್‌ ಪರರೋಕ 
ವಿಲ್ಲೆ ಂದ (ಕುವ್ಕಾಅ. ೪-೨೫). [ಕ್ರೋಧ + ಅತಿರೇಕ] 
ಕ್ರೋಧಿ (ನಾ). ೧. ಕೋಪಿಷ್ಠ ; ರೇಗುವ ಸ್ವಭಾವದವನು : ದುಷ್ಟ 
ಮಾನಸನಂ ಕುಜನ ಜನಶಿಪ್ವನಂ ಕ್ರೋಧಿಯನಸತ್ಮನನಾದಿ ಬಾಧಕನಾ 
(ಬಸಪು. ೬೦-೫೫). ೨. ಪ್ರಭವ ಮೊದಲಾದ ಅರವತ್ತು ಸಂವತ್ಸರ 
ಗಳಲ್ಲಿ ಮೂವತ್ತೆಂಟನೆಯದು : ಮತ್ತಮಾವರುಷವೇ ಪ್ರಭವ... 
ಕ್ರೋಧಿ... ಅಕ್ಷಯವೆಂದಟುವತ್ತು ತೆಜನಾಗಿಹುದು (ವಿವೇಕ. ೩೨೧). 
[ಸಂ. ಕ್ರೋಧಿನ್‌) 


(ಬೆತಂಬಾ. ೧೬೮). 


| ಕ್ರೋಧಿನಿ (ನಾ). ಆನೆಯ ಎಳು ಮದಾವಸ್ಥೆಗಳಲ್ಲಿ ಒಂದು: 


ಎನಿತುಂ ಮದವಾರಣಂ ಕ್ರೋಧಿನಿ ಪೊಕ್ಕುಂ ಸಿಂಹಫೋತಮಂ ಗೆಲ್ಲುವೆ 
(ಶಾಂತಿಪು. ೪-೫೧) ; ಆಯ್ದನೆಯ ಕ್ರೋಧಿನಿಯೆಂಬ ಮದದೊಳತಿವರ್ತಿ 
ಯಾಗಿ (ಪಂರಾಮಾ. ೧೫-೩೦ ವ); ನರಸಿಂಗ ಮೊನೆಯವರ ಪಟ್ಟಿದಾನೆ 
ಸಂಚಿತ ತಿಲಕಿತ ಆರ್ಧಕಖೋಳಿತ ಅತಿವರ್ತ್ಕಿಶ ಆಧೋನಿಬಂಧಿನಿ ಕ್ರೋಧಿನಿ 
ಗಂಧಚಾರಿಣಿಯೆಂಬ ಸಪ್ತಾವಸ್ಥೆಯ ಮದದಿಂ ಮುಂದುಗಾಣದೆ 
(ನಂಬರ. ೨-೨೧). (ಸಂ. ಕ್ರೋಧಿನೀ) 

ಕ್ರೋಶ (ನಾ). ೧. ಕೂಗುವಿಕೆ; ಕೂಗು. ೨. ದೂರವನ್ನು 
ಅಳೆಯುವ ಒಂದು ಪ್ರಮಾಣ; ಮೂರು ನಾಲ್ಕು ಮೈಲಿಯ 
ಅಳತೆ ; ಹೆರಿದಾರಿ: “ಎರಡುಂ ಸಾಸಿರ ದಂಡಂ ನಿರುತಂ ತಾನೊಂದು 
ಕ್ರೋಶ” (ವ್ಯವಹಾ. ಅನು. 1, ೮-೪೧); ಆ ದಂಡವೆರಡು ಸಾವಿರ 
ಮಾಗಲೊಂದು ಕ್ರೋ ಶವೆನಿಸುವದು (ವಿವೇಕ. ೩೦೧); ಒಂದು 
ಯೋಜನವನ್ನು ಎಂಟು ಕ್ರೋಶಗಳಾಗಿಯೂ . . , ವಿಂಗಡಿಸುತ್ತಾರೆ 
(ಪ್ರವಾಇ. 1, ೧೯೬) ; ಸ್ವಾಮಿತೀರ್ಥದ ಉತ್ತರ ದಿಕ್ಕಿನಲ್ಲಿ ಒಂದು 
ಕ್ರೋಶದ (ಹರದಾರಿ) ಮೇಲೆ ಆಕಾಶಗಂಗೆ ಎಂಬುದೊಂದು ಪ್ರಸಿದ್ಧ 
ತಿಕರ್ಥವದೆ (ವೇಂಮಾಹಾ. ೮). [ಸಂ.] 


ಕ್ರೋಷಾ 


ಕ್ರೋಷಾ (ನಾ). ಕಸೂತಿ: ಶೀಷೆಗಳಲ್ಲಿ`ಹೂವು ಚೆಂಡು ಹಾಕುವುದು, 
ಕಾಗದದ ಹೂಗಳನ್ನು ಮಾಡುವುದು, ಕ್ರೋಷಾಕೆಲಸ . . . 
(ಶನಿಸಂ. ೧೫). {<— ಇಂ. crochet] 

ಕ್ರೋಷ್ಟು (ನಾ). ೧. ಕೂಗುವವನು. ೨. ನರಿ: “ಫೇರವಂ ಮೃಗ 
ದೂರ್ತಕಂ.., ಕ್ರೋಷ್ಟುನೆನೆ ನರಿಯಕ್ಕು? (ಮಂಗರಾ, ೪೮-೧೦); 
ಅದಣ ಪೊಡೆಯಂ ಡಾಣೆಯಿಂ ಪೊಯ್ಮಲೈಯಾ ಕ್ರೋಷ್ಟು ನಿರ್ನೇದಂ 
ಗೊಂಡು (ಪಂಚತಂ. ೧೯-೧೩). [ಸಂ.) 

ಕ್ರೋಷ್ಟುವಿನ್ನೆ (ನಾ). ಓಂದು ಬಗೆಯ ಹುಲ್ಲು: ಕ್ರೋಷ್ಟುವಿನ್ನಾ 

» * ಗುಹಾ - ಈ ೫ ನರಿಬಾಲದ ಹುಲ್ಲು, ನರಿಬಾಲದ ಹೊನ್ನೆ? 

(ಸಿದ್ಧಾಂತಿ. ೧೧೭). [ಸಂ. ಕ್ರೋಷ್ಟುನಿನ್ನಾ] 

ಕ್ರೋಸ್ಟ್ರೃ (ನಾ). ೧. ಒಂದು ಬಗೆಯ ಸಸ್ಯ. ೨. ನರಿ. [ಸಂ] 

ಕ್ರೋಸ್ಟ್ರೀ (8 ೧. ಒಂದು ಬಗೆಯ ಕುಂಬಳ; ಬಿಳಿಕುಂಬಳ : 
*ನಿದಾರೀ.. , ಕ್ರೊ "ಪ್ರೀ, ಭೂಸೀತಾ - ಬಿಳೀ ಕುಂಬಳದ ಹೆಸರು? 
(ಸಿದ್ಧಾ ಂತಿ. ಕ ೨. ಹೆಣ್ಣು ನಂ. [Ac.] 

ಕ್ರೊ ಸು "ಕ್ರೂಜಿ' ನೋ. 

ಳೊ ್ರೀಳ (ನಾ). ಎದೆ; ವಕ್ಷ: *ವಕ್ತದಯೆಡೆಯೆ ಕ್ರೋಳ(ಡ)ಮುದಕ್ಕು 6” 
(ಅಶ್ವಶಾ. ೯-೩೦). (ಆ ಸಂ. ಕ್ರೋಡ] 

ಕ್ರೌಂಚ (ನಾ). ೧. ಕೊಂಚೆ; ನೀರುಕೊಕ್ಕರೆ : *ಕೊಂಚೆ ಕ್ರಾಂಚಕೆ? 
(ಕಕರ. ೨೯). ಕ್ರೌಂಡನಿಥುನದ ಕೇಳಿ ಇಂಚರದ ಚಿಲಿಪಿಲಿ 
(ಕೌಂಡಧ್ವ. ೩೨) ; ಹಿಮಗಿರಿಯ ದೂರೆದಿಂದೈತಂದುವೆಡೆಬಿಡದೆ ಕ್ರೌಂಚ 
ಸಾರಸ ಪಂಕ್ತಿ (ಶ್ರೀರಾಮಾ. ೨. ಸಮುದ್ರದಿಂದ 
ಸುತ್ತು ವರಿಯಲ್ಪ ಟ್ಟಿ ಸಪ್ತದ್ದೀಪಗಳಲ್ಲಿ ಒಂದು. ೩. ಷಣ್ಮುಖ 
ನಿಂದ ಸೀಳಲ್ಲ ಲ್ಲಟ್ಟುಡೆಂದು “ಹೇಳಲಾದ ಹಿಮಾಲಯದಲ್ಲಿಯ 
ಒಂದು ಪರ್ವತ: ಎಚ್ಚಂತೆ ಮುಂ ಧೂರ್ಜಓಪುತ್ರಂ ಕ್ರೌಂಚಮಂ 
(ಕಾಜಕೇ. ೬-೮೯). ೪. ಒಬ್ಬ ರಾಕ್ಷಸನ ಹೆಸರು. ([ಸಂ.) 

ಕ್ರೌಂಚದಾರಣ (ನಾ). ಕ್ರೌಂಚಪರ್ವತವನ್ನು ಸೀಳಿದವನು; 
ಕುಮಾರಸ್ವಾಮಿ; ಷಣ್ಮುಖ. [ಕ್ರೌಂಚ + ದಾರಣ] 

ಕ್ರೌಂಚಸದ (ನಾ). ೧. [ಸಂಗೀತ] ಒಂದು ಬಗೆಯ ತಾಳ: 
ಚಂಚತ್ಪುಟ * . * ಕ್ರೌಂಚಪದ . , , ಜಯಾಳಮೆಂಬಿವು ಮೊದಲಾದ 
ನೂಜಕೆಂಟು ತಾಳಂಗಳುಂ (ವಿವೇಕ. ೨೩೮). ೨. [ಛಂದ] ಪ್ರತಿಪಾದ 
ದಲ್ಲೂ ಇಪ್ಪತ್ತೈದು ಅಕ್ಷರಗಳಿರುವ ಒಂದು ಅಕ್ಷರವೃತ್ತ: ಅತಿಶಯ 
ರಚನೋಪೇತಮಶೇಶೋರ್ವೀತಳಕಂ ಕ್ರೌಂಚಪದಮಿದತಿಶಯ ಪದ 
ರಚನೆಗಳಿಂ (ಛಂದೋಂಬು. ೨-೧೪೪). ಕ್ರೌಂಡಪದಂ ತಾನೆಂದಪ 
ರಾರ್ಯರ್‌ ಭಮಸಭನನನನಗಮಿವು ನೆರೆದಿರಲ್‌ (ಕೈಪಿಡಿ. ೮೮). 

[ಆ ಸಂ. ಕ್ರೌಂಚಪದಾ] 

ಕ್ರೌಂಚವ್ಯೂಹ (ನಾ). ಕ್ರೌಂಚಪಕ್ಷಿಯ ಆಕಾರದಲ್ಲಿ ರಚಿಸಿದ ಸೇನಾ 
ವ್ಯೂಹ : ಧೃಷ್ಟದ್ಯುಮ್ನನು ಪಾಂಡವಸೇನೆಯನ್ನು ಕ್ರೌಂಚವ್ಕೂಹವಾಗಿ 
ರಚಿಸಿ (ಪಚಭಾ. ೨೭೧). [ಕಾಂಚ + ವ್ಯೂಹ] 

ಕ್ರೌಂಚಾರಾತಿ (ನಾ). ೧. ಕೌಂಚವೆಂಬ ಪರ್ವತದ ವೈರಿ; 
ಷಣ್ಮುಖ. ೨. ಪರಶುರಾಮ: ಕ್ರೌಂಚಾರಾತಿಯಾಗಿಯುಂ ಷಣ್ಮುಖ 
ನಲ್ಲು (ಜಗವಿ. ೮-೧ಂವ). (ಕ್ರೌಂಚ + ಅರಾತಿ] 

ಕ್ರೌಂಚಾರಿ (ನಾ). ಆ ಕ್ರೌಂಚಾರಾತಿ ೧: *ಗೌರೀಸುತಂ ವಿಶಾಖಂ 
ಶಕ್ತಿಪಾಣಿ ಕ್ರೌಂಚಾರಿ ಸೇನಾನಿ . . . ಸ್ವಾಮಿ, ಕಾರ್ತಿಕೇಯಂ?* 

ತಾರಕಾರಾತಿಯೆಂಬಭಿಧಾನದಿಂದ ಬೃಂದಾರಕರ 

ಪೊರೆದ ಕ್ರೌಂಚಾರಿ ರಕ್ಷಿಪುದೆನ್ನ (ಪ್ರೌಢರಾ. ೧-೧೩). 


[ಕ್ರೌಂಚ + ಅರಿ) 


ಇತ್ಮಾದಿ 


೧೫-೩೯೮). 


(ಮಂಗರಾ. ೫-೧೬); 


೨.೨೮೭ 


ಕ್ಲಿಕ್‌ ದಂಂಬಿ 


ಕ್ರೌಂಚಾಸನ (ನಾ). [ಯೋಗ] ಒಂದು ಬಗೆಯ ಆಸನ: ಯೋಗ 
ಯೋಗ್ಯಾಸನಗಳಲ್ಲಿ ಶುದ್ಧಾಸನ . , .ಕ್ರೌಂಚಾಸನ . .. ಅರ್ಧಾಸನಾದಿ 
ಎಂಭತ್ನಾಲ್ಯಾಸನಭೇದಗಳುಂ (ವಿವೇಕ. ೧೯೯). [ಕ್ರೌಂಚ + ಅಸನ] 
ಕೌರ್ಯ (ನಾ). ೧.: ಕ್ರೂರತನ; ನಿರ್ದಯತೆ; ಕಲ್ಲೆಜಿತನ. 


ಕ| ೨. ಭೀಕರವಾಗಿರುವಿಕೆ; ಉಗ್ರತೆ: ತನ್ನ ಶಕ್ತಿಗೆ ತಕ್ಕಂತೆ 
ಸಂಸ್ಕೃತಿಯ ಸೇವೆಮಾಡಿ ಶತ್ರುಗಳ ಕ್ರೌರ್ಯಕ್ಕೆ ಬಲಿಯಾದನು 
(ಯಕ್ಸಾರ. ೧೧೩ ಪೀಠಿಕೆ). (ಸಂ.] 


ಕ್ಲಪ್ತ, ಕ್ಲುಪ್ತ (ಗು). ನಿಗದಿಯಾದ ; ಗೊತ್ತುಪಡಿಸಿದ; ನಿಶ್ಚಿತ 
ವಾದ; ನಿರ್ದಿಷ್ಟ: ಹೆಚ್ಚಿನವರು. . . ಆಫೀಸುಗಳಿಗೆ ಕ್ಲಸ್ತಸಮಯಕ್ಕೆ 
10 ಬಂದು ಹೋಗಲು ಬಯಸುವರು (ಬಾಲಪ್ರ. 1, ೩೪೫) ; ಕ್ಲಪ್ತಕಾಲಕ್ಕೆ 
ಹಣವನ್ನು ಕಳುಹಿಸಬೇಕಲ್ಲ (ಸ್ವಪ್ನಹೊ. ೧೫೦); ನನಗೆ ಶಾಖಾಂತರವು 
ಚಹಿಯಿಂದೆ ಹೀಗೆ ಕ್ಲಪ್ಪವಾಗಿತ್ತು (ಅರ್ಕಮಾ. ೬೦). ಕುಪ್ಪ: 
ಇಗ. “ee 
ಅರ್ಥವೂ ಶಬ್ದವೂ ಪರಸ್ಪರ ಕ್ಲುಪ್ತಗಳಾಗಿವೆ (ಜೀವಸೌ, ೪೩). 
[ಆ ಸಂ. ಕ್ಲಪ್ಪ) 
ಕ್ಲೆ ಪ್ತಕಾಲ, ಕ್ಲುಪ್ತ ಪ್ರಕಾಲ (ನಾ). ಗೊತ್ತುಪಡಿಸಿದ ಸಮಯ: 
ಅನನ್ಯ ರಾಧಿಕೆಯೋ ಅಕ್ಕ ಸಮನೆಯೋ ಸಾಧುಗಳ ಜತೆಯಲ್ಲಿ ಅಲ್ಲಿ. 
ಕೃಪ್ತಕಾಲಕ್ಕೆ ಬಂದು ಕುಳಿತುಕೊಳ್ಳುತ್ತಾರೆ (ಸನ್ಯಾಸಿ. ೧೨೯) ; ಆಹಾರ 
| ಆಡಿ 
| ವನ್ನು ಕ್ಲಪ್ತಕಾಲಡಲ್ಲಿ ಅವಳು ಸೇವಿಸುವಂತೆ ಏರ್ಪಾಡು ಮಾಡಿದ್ದರು 
| (ಇಣಿನೋ. ೩೦). ಕ್ಲುಪ್ತ ಕೌಲ: ಕ್ಲುಪ್ತಕಾಲದಲ್ಲಿ ಹೆಚ್ಚು ನೂಲನ್ನು 
(ಗ ಇದಿ ಣು ಎಪಿ ಉ 
ತೆಗೆಯುವುದಕ್ಕೂ ಸಾಧ್ಮವಾಗದಂತಾಯಿತು (ಭಾಗ್ಯಶಿ. ೧೯). 
[ಕ್ಲಪ್ತ + ಕಾಲ] 


13 


20 


ಕ್ಲಪ್ತವೃತ್ತ (ನಾ). ಕಲ್ಪಿ ತವಾದ ವಸ್ತು: *ಕ್ಲಸ್ತವೃತ್ತ' ಎಂದರೆ 
ಅದರೆ ವಸ್ತುವು ಕಲ್ಲಿ ೧ ತಎಿಪದ್ದು (ಸಂನಾಟ. ೧೮೯). [ಕ್ಲಪ್ತ ವೃತ್ತ] 


ಕ್ಲಬ್ಬು (ನಾ). ವಿಹಾರ, ವಿನೋದಾರ್ಥಗಳಿಗಾಗಿ ಏರ್ಪಟ್ಟ ಸಂಘ; 


25| ಕೂಟ: ನಾಗರಾಜ ಮನೆಯಲ್ಲಿದ್ದಾನೋ ಕ್ಲಬ್ಬಿಗೆ ಹೊರಟುರಿಟ್ಟಿನೋ 


ಎಂದು ಮುಂತಾಗಿ . . * ಆಡತೊಡಗಿದರು (ಮಹಾಗ. ೨೫). 
[4 ಇಂ. club] 
ಕ್ಷಮ (ನಾ). ಬಳಲಿಕೆ; ಆಯಾಸ; ದಣಿವು. [ಸೆಂ.] 
ಕ್ಲಮಥ (ನಾ). ಇ ಕ್ಸಮ. [ಸಂ.] 
10, ಕ್ಷಮುಥು (ನಾ). ೧.- ಕಮ: *ಗ್ಲಾನಿ&,, ಕ್ಲಮಥುಃ - ಈ ೨ 


ಉಮ್ಮುಳಿಕೆ ೨ (ಹಲಾಯು. ೯೮-೪೪೭). ೨. ನೋವು: *ಕ್ಲಮಥು 
ಗ್ಲಾನಿಯೆಂದೆನಲು ನೋವೆನಿಕ್ಟುಂ” (ಮಂಗರಾ. ೧೧೩-೧). [ಸಂ.] 
| ಕ್ಲಾಂತ (ಗು). ಬಳಲಿದ; ದಣಿದ; ಆಯಾಸಗೊಂಡ: ದಿವಸಕರ 
| ಸಂತಾಪ ಕ್ಲಾಂತಮಪ್ಪ (ಪಾಕಾಂ. ಸಂತಾಕ್ರಾಂತವಪ್ಪ) ಕುಮುದಾಕರ 
ಕುನ್ಮು ಜ್‌ ದೊರೆಕೊಳ್ಳು 9 (ಕಾದಂಉ. ೩೭೧) ; ದುರ್ಗಾದಾಸನು 
ಮಾರ್ಗಾಯಾಸದಿಂದ ಕ್ಲಾಂತನಾಗಿ ಮಲಗಿಕೊಂಡು ನಿದ್ರೆ ಹೋಗು 
ತ್ತಿದ್ದನು (ಕೋಹಿನೂ. ೨೩) ; ರಾಮಾದಿಗಳುಮರಸುತ್ತ ಬಂದು ಕಂಡರು 
» ಕ್ಲಾಂತ ಸುಗ್ರೀವನಂ ( ಶ್ರೀರಾಮಾ. ೩೦೭-೧೭೧). (ಸಂ. 
ಕ್ಲಾಂಶಿ(ನಾ). - ಕ್ಷಮ: ಮನುಷ್ಯನ ಕ್ಲಾಂತಿಯ ಮೇಲೆ ಜೀವಲೋಕದ 
ಶಾಂತಿಯ ಆಶೀರ್ವಾದವನ್ನು ನೋಡಲಾಗಲಿಲ್ಲ (ನಿಬಂಧ. 11, ೧೮೧). 
[ಸಂ.1 
ಕ್ಲಾ ರ್ಕು (ನಾ). ಕಾರಕೂನ; ಗುಮಾಸ್ತ: ಅನನು ಅದೇ ಕಚೇರಿ 
"ಯಲ್ಲಿ ಕ್ಲಾರ್ಕಾಗಿದ್ದಾನೆ (ರೂಢಿ). [+ ಇಂ. clerk] 
ಕ್ಲಿಕ್‌ ದುಂಬಿ (ನಾ). ಒಂದು ಬಗೆಯ ದುಂಬಿ: ಏಎಲೆದುಂಬಿಗಳು 
"ಕ್ಲಿಕ್‌' ದುಂಬಿಗಳು ಅಳತೆ ಕೀಟಗಳು . , . ಸತ್ತಂತೆ ನಟಸಿ ತಪ್ಪಿಸಿ 
ಕೊಳ್ಳುತ್ತವೆ (ಕೀಟಬೆ. ೨೩). [? + ದುಂಬಿ (೮ ತುಂಬ್ಮಿ)). 


35 


| 


45 


ಕ್ಲಿನ್ನ ೨೮೮ ಕ್ಲೇಶಪಡು 


ಕ್ಲಿನ್ನ (ಗು).೧. ನೆನೆದ; ತೇವಗೊಂಡ; ಹಸಿಯಾದ ; ಒದ್ದೆಯಾದೆ.| |ಕ್ಲೀಬಸ್ಟರೆ (ನಾ). - ಕ್ಲೀಬವರ್ಣ: ಎಲ್ಲಾ ಸ್ವರಗಳಿಗೂ ಕ್ಲೀಬಸ್ವರ 


ಗಿ 


(ನಾ). ೨. ತೇವ; ಒದ್ದೆ: *ಉನ್ನಂ, ಕ್ಲಿನ್ನಂ- ಈ ೨ ಹಸಿ.” ಪರವಾದರೆ, ಪ್ರಕೃತಿ ಭಾವವೇ ಬರುತ್ತದೆ (ಹೊನುಗ. ೧೪). 

(ಹಲಾಯು. ೧೨೬-೮೨) , ಅಧಿಕ ಮಧುರ ರಸಮಯ ಕ್ಲಿನ್ನಗುಡಂ [ಹ್ಲೀಬ + ಸ್ವರ] 

ಸ್ವಗುಣಾಪಾದನದಿಂ ಸ್ವಮಧ್ಯಪತಿತ ರೇಣ್ವಾದಿಗಳ್ಳೆ ಪಾರಿಣಾಮಿಕ| |ಕ್ಲೀವ (ನಾ). ಜ ಕ್ಲೀಬ. [Xo] 

ಮಪ್ಪವೋಲ್‌' (ತತ್ತ್ವಪ್ರ. ೨೫೦). [ಸಂ.] 13|ಕ್ಲುಪ್ತ "ಕ್ಲಪ್ತ: ನೋ. 
ಕ್ಲಿನ್ನಾಕ್ಷ (ನಾ). ೧. ನೀರು ಸುರಿಯುತ್ತಿರುವ ಕಣ್ಣುಳ್ಳವನು; ಕ್ಲುಪ್ತಕಾಲ "ಕ್ಲಪ್ತಕಾಲ' ನೋ. 

ಸೋರುಗಣ್ಣಿನವನು. ೨. ಮಂದದೃಷ್ಟಿಯವನು. [ಸಂ.) ಕ್ಲುಪ್ತ (ನಾ). ಗೊತ್ತುಪಡಿಸುವಿಕೆ; ನಿಶ್ಚಿತಪಡಿಸುವಿಕೆ ; ನಿಗದಿ: 
ಕ್ಲಿಶಿತ (ಗು). ೧. ತೊಂದರೆಗೊಂಡ; ಪೀಡೆಗೊಳಗಾದ; ವೇಣುಪುರವರದೊಳ್‌ ಸ್ಥಳನಿವೇಶನ ಪೇಟಿಸಾಲ ಕ್ಲುಪ್ತಿಗಳಂ ಮಾಡಿಸಿ 

ನೋಯಿಸಲ್ಪಟ್ಟ. ೨. ಬಳಲಿದ; ಆಯಾಸಗೊಂಡ. [ಸಂ.] ಸ್ಥಿರಲೇಖನಂಗಳಂ ಬರೆಸಿತ್ತು (ಕೆಳನ್ಫ. ೭-೨) ; ವಾಸುದೇವನ ನಾಮಾ 
ಕ್ಲಿಶ್ಯಮಾನ (ಗು). ತೊಂದರೆಗೆ ಒಳಗಾದ; ದುಃಖದಲ್ಲಿರುವ: 10] ವಳಿಯ ಕ್ಲುಪ್ತಿಯನು ವ್ಯಾಸರಾಯರ ದಯದಿಂದ ಬಣ್ಣಿಪೆನು 

ಸತ್ವಂಗಳೊಳ್‌' ಮೈತ್ರಿಯುಂ ಗುಣಾಧಿಕರೊಳ್‌ ಪ್ರಮೋದಮುಂ (ಜಗದಾ. ೬೬). [< ಸಂ. ಕ್ಲಪ್ತಿ) 

ಕ್ಲಿಶ್ಕಮಾನರೊಳ್‌ ಕಾರುಣ್ಯಮುಂ (ಅಜಿತ. ೭-೮ವ) , ಸತೃಗುಣಾಧಿಕ|  ಕ್ಲೇದನ (ನಾ). ತೇವಗೊಳಿಸುವಿಕೆ; ಒದ್ದೆಯಾಗುವಂತೆ ಮಾಡುವಿಕೆ: 

ಕ್ಲಿಶ್ಯಮಾನಾವಿನಯದೊಳ್‌ ಮೈತ್ರೀ ಪ್ರಮೋದಕಾರುಣ್ಕ ಮಾಧ್ಯಸ್ಥ ಜಳನಸುಮತಿ ಪವನಾತಪಂಗಳಿನಗೋಚರಮಪ್ಪ ಕ್ಲೇದೆನಾದಾನ 

ವೃತ್ತಿಯಂ ಭಾವಿಸುತ್ತುಂ (ಸುಕುಮಾ. ೪-೨೧ ವ). [ಸಂ.] ನಿಹರಣೊಷ್ಮಾವಗಾಹನ ಸನ್ನಿಧಾನ ಜನಿತೋಪಕಾರದಿಂ 
ಕ್ಲಿಷ್ಟ (ಗು). ೧. ಕಠಿನವಾದ: ಕಷ್ಟಕರವಾದ : ಕ್ಲಿಸ್ಟವೀ ಬ್ರಹ್ಮಕೃತಿ|15| (ಚಾವುಂಪು. ೧೫). (ಸಂ. 

(ಮಂಕುಕ. ೨೬); ಆತ್ಮಶಾಸ್ತ್ರದಂತೆ ಕರ್ತವ್ಯ ಶಾಸ್ತ್ರವೂ ಜಟಲ | ಕ್ಲೇದನೆ (ನಾ). ಐ ಕ್ಲೇದನ: *ಉಂದೀ ಎಂದರೆ ಕ್ಷೇದನೆ; ಎಂದರೆ 

ಸಮಸ್ಯೆಗಳಿಂದ ಕ್ಲಿಪ್ಟವಾಗಿದೆ (ಜೀವಾತ್ಮ. ೬). (ನಾ). ೨. ತೊಂದರೆ; ಮನಸ್ಸನ್ನು ಕರೆಗಿಸತಕ್ಕದ್ದು (ಸೌಂದಸ. ೪೬). [ ಸಂ. ಕ್ಲೇದನ] 

ಕ್ಲೇಶ; ಪೀಡೆ; ಬಾಧೆ: ಸುಕುಮಾರಿ ನೀನರಿಯೆ ವಿಪಿನವಾಸದ ಕ್ಲೇಶ (ನಾ). ೧. ತೊಂದರೆ; ಕಷ್ಟ; ದುಃಖ: ಪರರ ಕ್ಲೇಶನೀಕ್ಷಿಸದ 

ಭಯಂಕರತೆಯಂ, ಘೋರಮಂ, ಕ್ಲಿಷ್ಟಕಪ್ಟಂಗಳಂ (ಶ್ರೀರಾಮಾ, ಭಾಷೆ ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ (ಹಚಕಾ, ೧-೧೬) ; 

6೭-೨೬೦). ೩. [ಕಾವ್ಯಮಾ] ಪದದೋಷಗಳಲ್ಲಿ ಒಂದು : ಕ್ಲಿಪ್ಪ-;20| ಮೈಥಿಲಿಯನತ್ಕಂತ ಸುಖಸೇವಿನಿಯನೆಂತೊ ಕಾನನಕ್ಲೇಶದಿಂದೊಯ್ಯ 

ಪಾಠಕರಿಗೆ ಸುಲಭವಾಗಿ ಅರ್ಥವಾಗದಿರುವುದು (ಕೈಪಿಡಿ. ೨೨೮). [ಸಂ.]| | ಲೈತಂದಿಹನೊ (ಶ್ರೀರಾಮಾ. ೧೫೯-೧೯೩). ೨. [ಯೋಗಶಾ] ದುಃಖಕ್ಕೆ 
ಕ್ಲಿಷ್ಟಕ (ನಾ). ತೊಂದರೆಗೊಳಿಸುವವನು, ಪೀಡಿಸುವವನು: ಕಾರಣವಾದ ಐದು ಬಗೆಯ ಕಷ್ಟಗಳು: ಕ್ಲೇಶವೆಂದರೆ ಕಷ್ಟ, 

ಕುಟಲಂ ಕ್ಲಿಸ್ಫಕಂ ಸಾಧುದುಷ್ಟಂ ಪಿಸುಣರ್‌ ಮತ್ತಾಕೋ ಪೇಟ್‌ ಅದು ಅವಿದ್ಯೆ, ಆಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶವೆಂದು ಐದು ಪ್ರಕಾರ 

ನಾರೆದಮುನಿಯ ವೋಲ್‌ (ಜಗವಿ. ೨-೪೫). [ಸಂ.] (ಹಿಂದಸಾ. ೯೬). "ಶ್ಲೇಶಪಂಚಕ' ಪರಾ. [ಸಂ.] 
ಕ್ಲಿಷ್ಟತೆ (ನಾ). ಕಠಿನತೆ; ಜಓಲತೆ: ಆ ಸಮಸ್ಯೆಯ ಕ್ಲಿಪ್ಪತೆಯೆ|25| ಕ್ಲೇಶಂಗೊಳಿಸು (ಕ್ರಿ). ತೊಂದರೆ ಕೊಡು; ಕಾಡು; ಪೀಡಿಸು: 

ಆಕರ್ಷಕವಾಗಿತ್ತು (ತನರು. ೧೯೬). [ಸೆಂ. ಕ್ಲಿಪ್ಟತಾ) ಸೂಜಕಿಗಾಜನಂತೆ ಪೆಜರಂ ಕ್ಲೇಶಂಗೊಳಿಸದೆ (ಧರ್ಮಾಮೃ. ೫-೯೯). 
ಕ್ಲೀತಕ (ನಾ). ಅತಿಮಧುರ; ಜೈೇಷ್ಠಮಧು: *ಕ್ಲೀತಕ- [ಕ್ಲೇಶ + ಕೊಳ್‌, * -ಇಸ್ಕು] 

ಜೈೇಷ್ಠಮಧು* (ಗಂಗಾಮ ೧೦೬). [ಸಂ.] ಕ್ಲೇಶಂಬಡು, ಕ್ಲೇಶಪಡು (ಕ್ರಿ). ಕಷ್ಟಪಡು; ಆಯಾಸಗೊಳ್ಳು ; 
ಕ್ಲೀತನ (ನಾ). ಆ ಕ್ಲೀತಕ: *ಮಧುರಸಾ - ಕ್ಲೀತನ, ಯಸ್ಟಿಮಧುಕ- ದುಃಖಪಡು : (8). ಕ್ಲೇಶಪಡು : ಈ ಸುದ್ದಿಯಿಂದ ಅವರು ಬಹಳ 


ಕ್ಲೇಶಪಟ್ಟರು (ರೂಢಿ). [ಕ್ಲೇಶ + ಪಡು) 
ಣೆ (ಶಕ್ಷತ (ನಾ). ೧. ಕಷ್ಟದಿಂದ ಘಾಸಿಗೊಂಡವನು. ೨. ಕ್ಲೇಶ 


ಗಿ 


ವನ್ನುಕಡಿಮೆ ಮಾಡುವವನು,--ಪರಿಹಾರಮಾಡುವವನು (?) : 


ಕಿರುಕುಸಾಲೆ, ಹೆಗ್ಗುರುಟಗೆ * (ಓಷಧಿ. ೧೨೦). [ಆ ಸಂ. ಕ್ಲೀತನೀ] [50 
ಕ್ಲೀಬ (ನಾ). ೧. ನಪುಂಸಕ; ಷಂಡ: *ಸಂಡಂ ಕ್ಲೀಬನೆನೆ ನಪುಂಸಕ 
ನೆನಿಕ್ಕುಂ* (ಮಂಗರಾ. ೮೦-೮) ; ಕಾಮಶಾಸ್ತ್ರಮಂ ಶ್ಲೀಬರ್ಕಳೇಂ 


ಬಲ್ಲರೇ (ದುರಘು. ೧-೧೪); ಲ್ಕೋಕ್ರೇಹಿಯಾ ತನ್ನ ಗಂಡ ಕ್ಲೀಬ | ನಿಪುಣಂ ಕೂರ್ಪರನಿಂಗಿತಜ್ಞನೆನಿಸುಂ ಕ್ಲೇಶಕ್ಷತಂ ಶೌಚ ನೀತಿಪರಂ... 

ಎಂದಳು (ಸಣ್ಣಕ. ೪11, ೬೪). ೨. ಅಶಕ್ತನಾದವನು; ಕೈಲಾಗ| . ಸಂದ ವಿದೂಸಕಂ ಸ್ಮರಕಳಾ ರಾರಾಜಿತ೦ (ಮದತಿ. ೧೦-೩೯), 

ದವನು; ಹೇಡಿ; ಪುಕ್ಕ: “ಅಳಿಯಾಳಿನೊಳು ಕ್ಲೀಬವೆಂಗು” [$3 [ಕ್ಲೇಶ + ಶತ) 

(ಮಂಗರಾ. ೧೪೨-೧೭). ೩. ಸೋಮಾರಿ; ಮೈಗಳ್ಳ. ೪. ಲೋಭಿ; |ಕ್ಲೇಶಗೊಳ್‌ (ಕ್ರಿ). ದುಃಖಿಸು; ನೊಂದುಕೊಳ್ಳು : ಅನಸೂಯಾದೇವಿ 

ಕೃಪಣ. ೫. [ವ್ಯಾಕ) ನಪುಂಸಕ ಲಿಂಗ: *ನಪುಂಸಕಾತಂಕ / ಕ್ಲೇಶಗೊಂಡಳು ಕೈಯೊಡನೆ ವನವಾಸವಾದುದೆಯಕಟಿ ಬಹಳಾಯಾಸ 

ಶರೀರಿಯುಂ ಕೃಪಣರಿಂತಿವು ಕ್ಲೀಬಮೆನಿಕ್ಕು? (ನಾನಾರ. ೧೪೭). (ಸಂ.]] ಘಟಸಿತೆ ರಾಜನಂದನೆಗೆಂದು ಮನಸಿನಲಿ (ತೊರರಾ. ೩-೧-೨). 
ಕ್ಲೀಬತನ (ನಾ). ಹೇಡಿತನ; ಷಂಡತ್ರ; ನಪುಂಸಕತ್ವ: | | (ಕ್ಲೇಶ * ಕೊಳ್‌) 

ಕ್ಲೀಬತನದಲಿ ಮರೆತು ತಮ್ಮ ಏಳಿರುಷವನೆಲ್ಲ ಸತ್ತೆಹೋದಂತಿಹರು 40 ಕ್ಲೇಶನ (ನಾ). ದುಃಖಗೊಳಿಸುವಿಕೆ, ತೊಂದರೆಗೊಳಿಸುವಿಕೆ ; 

ಮತ್ತುಳಿದಮರರು (ಖಾಂಚಜ. ೩೯). [ಸೆಂ.] ಪೀಡಿಸುವಿಕೆ: ಕ್ಲೇಶನ ಸಮುತ್ಪಾತನ ಚೂರ್ಣನೆ . . . ನಾನಾವಿಧಾ 
ಕ್ಲೀಬವರ್ಣ (ನಾ). [ವ್ಯಾಕ] ತತ್ಸಮ ಶಬ್ದಗಳಲ್ಲಿ ಮಾತ್ರ ಬರತಕ್ಕ ಸಂಖ್ಯಾತ ತೀವ್ರವೇದನಾರೂಪಂಗಳಾಗಿ (ವಿವೇಕ. ೧೮೧). ([ಸಂ.] 

ವರ್ಣ ; ದುರ್ಬಲವಾದ ವರ್ಣ: ತತ್ಸಮಗಳಲ್ಲಿ ಮಾತ್ರ ಬರತಕ್ಕ| |ಕ್ಲೇಶಪಂಚಕ (ನಾ). ಇ ಕ್ಲೇಶ ೩: ಆಶೆ ದೋಸವ ಕಳೆದು ಕ್ಲೇಶ 

ವರ್ಣಗಳು ಯಾವವು? ಯ ಯೂ ಶ ಷ ವಿಸರ್ಗ ಜಿಹ್ವಾಮೂಲೀಯೋ ಪಂಚಕವಳಿದು ಈಶನೊಳು ಬೆರೆದ ಶರಣಂಗೆ ಬಹುಭವದ ಪಾಶ 

ಸಧ್ಮಾನೀಯಗಳು . . . ಇವುಗಳಿಗೆ ಕ್ಲೀಬವರ್ಣಗಳೆಂದು ಹೆಸರು/ಟ ತಾನುಂಟೆ (ಸರ್ವಜ್ಞ. ೧೪೪). [ಕ್ಲೇಶ + ಪಂಚಕ] 

(ಹೊನುಗ. ೪). [ಹ್ರೀಬ + ವರ್ಣ) ಶ್ಲೇಶಪಡು "ಕ್ಲೇಶಂಬಡು' ನೋ. 


ಕ್ಲೇಶರಹಿತ ೨೨೮೯ ಕ್ಹಿಂಟಾಲು 


ಕ್ಲೇಶರಹಿತ (ಗು). ಕಷ್ಟವಿಲ್ಲದ; ತೊಂದರೆಯಿಲ್ಲದ: ಇಗೊ ನೋಡಿ *ಸಮಯಮುಂ ಕೈಯೆತ್ತಿ ನಿಂದಲ್ಲಿಯುಂ ಶ್ರುತಮಂ ಕೇಳ್ವೆಡೆಯುಂ 
ಕ್ಲೇಶರಹಿತವಾದ ವಿನೋ ಚನಾಮಾರ್ಗ ಬಹುದೂರವಿಲ್ಲ (ಪುನರು. ೩೪೬). ರಹಸ್ಕಮತಿ ಸ್ವಲ್ಪಂಗಳ್‌ ಕ್ವಚಿದ್ವಾಚಕಂ ” (ನಾನಾರ. ೧೬೪). 
[ಕ್ಲೇಶ + ರಹಿತ] [< ಸೆಂ. ಕ್ವಚಿತ್‌) 


ಕ್ಲೇತಸಹಿಷ್ಣು (ನಾ). ಕಷ್ಟಗಳನ್ನು ತಾಳಿಕೊಳ್ಳುವವನು ; ಕಷ್ಟ 
ಸಹಿಸುವವನು: ಇರೆ ಧಾತ್ರೀತನಯಂ ದಿನೇಶಗೃಹದೊಳ್‌ ಸ್ವಲ್ಪಾಂಗ| 3 
ನಾಸೂನು ದುರ್ಗರತಂ ಕ್ಲೇೇಶಸಹಿಷ್ಣು ನಿಸ್ವನೆನಿಕುಂ (ಜಾತತಿ. ೧೬-೨೦). 

(ಕ್ಲೇಶ * ಸಹಿಷ್ಣು) 

ಕ್ಷೇಶಾನುಬಂಧ (ನಾ). ದುಃಖಪರಂಪರೆ: ದುಃಖಪರಂಸರೆಯೇ 
ಕ್ಲೇಶಾನುಬಂಧವು (ಹಂದಸಾ. ೧೪). [ಕ್ಲೇಶ + ಅನುಬಂಧ] 

ಕ್ಲೇಶಿ (ನಾ). ೧. ಕ್ಲೇಶವುಳ್ಳವನು; ತೊಂದರೆಯುಳ್ಳವನು. 10 
೨. ದುಃಖವನ್ನುಂಟುಮಾಡುವವನು ; ಹಿಂಸಕ; ಪೀಡಕ: 


| ಕೃಚಿತ್ತ "ಕ್ವಚಿತ' ನೋ. 

| ಕ್ವಚಿತ್ತು "ಕ್ವಚಿತ' ನೋ. 

ಕ್ವಚಿತ್ರಯೋಗ (ನಾ). ಅಪರೂಪವಾಗಿ ಬಳಸಲ್ಪಡುವುದು: 
ಲಿಂಗತ್ರಯಂ ಕನ್ನಡದೊಳ್‌ ಏರಿದುಂ ಪ್ರಸಿದ್ಧಂ; ಮಿಕ್ಕಲಿಂಗಂಗಳೆಲ್ಲಂ 
ಕ್ವಚಿತ್ರಯೋಗಂಗಳ್‌ (ಕಮದ. ೯೧ ಪ್ರಯೋ). 

[ಸಂ. (ಕ್ವಚಿತ್‌ 4 ಪ್ರಯೋಗ)] 

ಕ್ಷಣ (ನಾ). ೧. ಆಭರಣ ಮೊದಲಾದುವುಗಳ ಧ್ವನಿ. ೨. ವೀಣೆ 

ಮೊದಲಾದ ವಾದ್ಯಗಳ ಧ್ವನಿ: ಜನಿಯಿಸೆ ವೀಣಾಕ್ವಣ ಮುರಜ 


ದೇಶಗ್ರಾಮಗಳೆಲ್ಲ ತಿರುಗುತ... ಕ್ಲೇಶಿಗಳು ತುಂಬಿದರೆ ಜಗದೊಳಗೆಲ್ಲ ನಿನದ ತಾಳಪ್ರಣಾದ ವಂಶಧ್ವನಿಗಳ್‌ (ಅಜಿಪು. ೫-೧೩). [ಸಂ.] 

ದುರ್ಬೋಧ (ಬಿಜ್ಜಪು. ೧೦೯-೮೧). [ಸಂ. ಕ್ಲೇಶಿನ್‌) ಕೃಣತ್ಯಂಕಣ (ನಾ). ಸದ್ದುಮಾಡುತ್ತಿರುವ ಕೈಬಳೆ: ಕ್ವಣತ್ಯಂಕಣ, 
ಕ್ಲೈಬ್ಯ (ನಾ). - ಕ್ಲೀಬತನ: ಕ್ಲೈಬ್ಮವನು ಸಂಹರಿಸೊ ದೌರ್ಬಲ್ಯವನು ರುಂಣನ್ನೂ ಪುರ (ಶಮದ. 6೧ ಪ್ರಯೋ). [ಸಂ.] 

ದಹಿಸೊ (ಕೋಗಿಲೆ. ೬೬-೧). (ಸಂ. 15) ಕೈಣನ (ನಾ). ಜ ಕಣ: ಆದಜ ಮೃದು ನಿನದನಾಗಳ್‌ ಮುದಯುತ 
ಕ್ಲೈಬ್ಯತೆ(ನಾ).ಜ ಕ್ಲೀಬತನ: ನರನಂತೆ ನಡುಗಿ ಕ್ಲೈಬೃತೆಯನ್ನಾಂತು ಷಟ್ಟರಣ ಸಂಕುಳ ಕ್ವಣನಮಂ , . , ಅದಬಲೆದಪುದೆನಿಸೆ ಬೀಣೆಯಂ 

(ಕಲ್ಯಾಣಿ. 9೧-೧೭). [ಸಂ. ಕ್ಲೈಬೃತಾ] ಬಾಜಿಸಿದಂ (ನೇಮಿಪು. ೩-೧೭೯). [ಸಂ.] 


ಕ್ಲೋಮ (ನಾ). ೧. ಶ್ವಾಸಕೋಶ. ೨. ಮೂತ್ರಕೋಶ. 
[ಸಂ. ಕ್ಲೋಮನ್‌)] 
ಕ್ಲೋರೋಫಾರಂ "ಕ್ಲೋರೋಘಾರ್ಮು' ನೋ. 20 


ಕ್ವಣಿತ (ನಾ). ಜಕ್ವಣ: ಮತ್ತಕಾಮಿನೀ ಮೃದುಪದ ನೂಪುರಕ್ವಣಿತ 
ದೊಳ್‌ (ಸಂನಭಾ. ೯-೨೭) ; ಕೃಣಿತ ಮಣಿನೂಪುರಸಹಸ್ರ ಮುಖರಿತ 
ದಿಗಂತಮುಂ (ಕಾದಂಪೂ. ೪೨೮) ; ಕೇಳಬಲ್ಲುದೆ ಕುಡುಪಣಂ ಕ್ವಣಿತ 


ಕ್ಲೋರೋಫಾರ್ಮು, ಕ್ಲೋರೋಫಾರಂ (ನಾ). “ಹಬೆಯನ್ನು ಮನ್ನ? (ಗಿಂ. ೫೬-೮). [ಸಂ.) 
ಮೂಗಿನೊಳಕ್ಕೆ ಸೇರಿಸಿಕೊಂಡರೆ ಪ್ರಜ್ಞೆ ತಪ್ಪಿಸುವ ಮತ್ತು ಕಥನ (ನಾ). ೧. ಬೇಯಿಸುವುದು ; ಕುದಿಸುವುದು. ೨. ಕುದಿತ; 
ಶರೀರದ ನೋವನ್ನು ತಿಳಿಯದಂತೆ ಮಾಡುವ, ಬಣ್ಣವಿಲ್ಲದ ಉಕ್ಕುವಿಕೆ. [ಸಂ.] 
ತೆಳ್ಳನೆಯ ಒಂದು ದ್ರವ” (ಲhಂಃಂ1ಂಣ. ಇಂಕನಿ); ನಿಮಗೆ ಕ್ಟಥನಬಿಂದು (ನಾ). ಕುದಿಯುವ ಉಷ್ಣಮಾನ. (Boiling point. 
ಕ್ಲೋರೋಫಾರ್ಮು ಕೊಡಲು ಬರುವಂತಿಲ್ಲ. ಔಷಧದಿಂದಲೇ ಮೆಲ್ಲ|25| ಪಾರಿನಿ. ೯). [ಕ್ವಥನ * ಬಿಂದು] 
ಮೆಲ್ಲನೆ ಗುಣವಾಗುವದು ಎನ್ನುವರು (ಸ್ಮೃತಿಟಿ. ೪೪).| | ಕೃಥನಮಾಪಕ (ನಾ). ಕುದಿಯನ್ನು ಅಳತೆಮಾಡುವ ಸಾಧನ (?): 
ಕ್ಲೊ ಕೋಫಾರಂ: ಒಬ್ಬನನ್ನು ಕ್ಲೋರೋಫಾರಂ ಪ್ರಭಾವಕ್ಕೆ (Ebullioscope ಪಾರಿನಿ. ೩೪). [ಕ್ವಥನ + ಮಾಸಕ) 


ಗುರಿಪಡಿಸಿ ಪ್ರಜ್ಞೆ ತಪ್ಪಿಸು (Chloroform, ಇಂಕನಿ). 
[+ ಇಂ. chloroform] 
ಕ್ಲೋವರ್‌ (ನಾ). ಕುದುರೆ ಮೊದಲಾದ ಪ್ರಾಣಿಗಳ ಮೇವಿಗಾಗಿ 
ಉಪಯೋಗಿಸುವ ಮೂರೆಲೆಯ ದಳೆಗಳುಳ್ಳ ಸಸ್ಯಜಾತಿ; 
ಕಳಾವರ : ನನಗೊಂದು ಬೋ ಗುಣಿ ಪಲಾವು, ನಿನಗೆ ಒಂದು 
ಕ್ಲೋವರ್‌ ಕಂತೆ ಇಷ್ಟನ್ನು ಕಳಿಸಿಕೊಡಲಿ (ನಗೆಹೊ. ೭) ; ವೃದ್ಧವಿಧವೆ 
ಯರು ವಿಪುಲವಾಗಿದ್ದಲ್ಲೆಲ್ಲ ಕ್ಲೋವರ್‌ ಸಸ್ಯ ಸಮೃದ್ಧವಾಗಿ 


ಕೃಥಿತ (ಗು). ಕುದಿದ; ಬೆಂದ; ಕುದಿಸಿದ ; ಪರಿತಪ್ತ : ಗತವೇಳಂ 
ಚೋಳನುತ್ಪಲ್ಲವ ಕಲಿತ ಕರಂಪಲ್ಲವಂ . . . ಕ್ವಥಿತ ಪೃಥುಳ ಹೃಜ್ಞಾಂ 
ಗಳಂ ಸಿಂಗಳಂ (ಎಕ. ೪11, ಶಿಕಾರಿ. ೧೩೭-೧೭ ; 1113). (ಸಂ.] 
ಕೃಯನಾಮರೆ (ನಾ). ಒಂದು ಜಾತಿಯ ಮರ; ಸಿಂಕೋನ: 
*ಕ್ವಯನಾಮರ, ಸಿಂಕೋನ” (ಮೈಣಗಿ. ೨೧-೩೮೫). 
[ಕ್ವಯನು (ಎ ಕ್ವಿನೀನು) * ಮರ್ಕ] 
ಕ್ವಯನು "ಕ್ವಿನೀನು' ನೋ. 


ಬಂ 


ಬೆಳೆವುದೇಕೆ? (ಗಾಳಿಪ. ೨೨೦). [+ ಇಂ. clover] 35] ಕ್ಯಾಣ (ನಾ). - ಕ್ವಣ: [ಸಂ.] 
ಕೈಚಿತ, ಕ್ವಚಿತ್ರ, ಕ್ವಚಿತ್ತು (ಅ). ೧. ಎಲ್ಲಿಯಾದರೂ; ಎಲ್ಲೊ |ಕ್ವಾಥ(ನಾ). ಮರಳಿಸಿ ತೆಗೆದುದು; ಕುದಿಸಿ ತೆಗೆದ ಸಾರ; ಕಷಾಯ. 
ಒಂದೆಡೆ; ಅಪರೂಪವಾಗಿ. ೨. ಎಂದಾದರೂ, "ಎಂದೋ [ಸಂ.] 


ಒಂದು ದಿನ; ಯಾವಾಗಲೋ ಒಂದು ಸಲ; ಅತ್ಯಲ್ಪವಾಗಿ ; ಕ್ಯಾಥರಸ (ನಾ). ಕುದಿಸಿ ತೆಗೆದ ರಸ್ಕ ಅರ್ಕ. (ಸಂ.] 
ತೀರಕಡಮೆಯಾಗಿ: ರಾಯರು ಸ್ವತಃ ತಮ್ಮ ಹೊಲಗಳಿಗೆ ಹೋಗು | ಕ್ಹಾಥೋದ್ಭವ (ನಾ). ೧, ಕುದಿಸುವುದರಿಂದ ಆದದ್ದು; ಭಟ್ಟಿ 
ವದು ಬಹಳ ಕ್ವಚಿತವಾಗಿತ್ತು (ಚಂದ್ರತಾ. ೨). ೩. ರಹಸ್ಯವಾಗಿ, |40| * ಯಿಳಿಸಿದುದು. ೨. ರಸಾಂಜನ; ಮೈಲುತುತ್ತ. 

ನಿಕಾಂತದಲ್ಲಿ. ಕ್ವೈಚಿತ್ತ: ೨. ಈಗಲೂ ಬರುತ್ತಿರುತ್ತದೆ ಆದರೆ [ಕ್ವಾಥ * ಉದ್ಭವ] 

ಕ್ವಚಿತ್ತ - ಆರು ತಿಂಗಳಿಗೋ ವರ್ಷಕ್ಕೋ ಒಮ್ಮೆ (ಮೂರುದಾ. ೪೩). | | ಕ್ವಿಂಟಲ್‌ *ಕ್ವಿಂಟಾಲು' ನೋ. 

ಕೃಚಿತ್ತು: ೨. ತಾರುಣ್ಯದಲ್ಲಿ ಕ್ವಚಿತ್ತಾಗಿ ದೊರಕಬಹುದಾದ ವಿರಾಮ | | ಕ್ವಿಂಟಾಲು, ಕ್ವಿಂಟಲ್‌ (ನಾ). ತೂಕದ ಒಂದು ಪ್ರಮಾಣ; ನೂರು 
(ಸಮಜೀ. ೧೨೬); ಆಲಂಕಾರಿಕ ಗ್ರಂಥಗಳಲ್ಲಿ ಸೌಂದರ್ಯ ಎಂಬ ಪದ ಕಿರೊಗ್ರಾಂ ತೂಕ: ಕ್ವಿಂಟಾಲ್‌ ಒಂದಕ್ಕೆ ಐದು ರೂಪಾಯಿಯಂತೆ 
ಬಹು ಕ್ವಚಿತ್ತಾಗಿ ಪ್ರಯೋಗದಲ್ಲಿದೆ (ಸೌಂದಸ. ಇ೫); ಗೋವಿಂದಭಟ್ಟ |4| ಬೆಲೆ ಏರಿದೆ (ರೂಢ). ಕ್ವಿಂಟಿಲ್‌ : ಈ ದಿನ ಮೂರು ಸಾವಿರ ಕ್ವಿಂಟಲ್‌ 
ಪೂಜೆಗೆ ಬರುವುದು ತೀರಾ ಕ್ವಚಿತ್ತಾಗಿತ್ತು (ದೀಪಹ. 11, ೩೦೫) ; ಅಕ್ಕಿ ಮಾರಾಟವಾಯಿತು (ರೂಢಿ). [+ ಇಂ. Quintal] 


[SSS SEE 


ಕ್ವಿನಾಯಿನ್‌ ೨೨೪ರ ಕ್ಷಣವಂತ 


ಕಿನಾಯಿನ್‌ "ಕ್ವಿನೀನು' ನೋ. | ಕಜಗಭಸ್ತಿ (ನಾ). ಆ ಕ್ಷಣಪ್ರಭೆ: “ಘನದೀಪ್ತಿ ಸೌದಾಮಿನಿ ಕ್ಷಣಗಭಸ್ತಿ 
ಶ್ವಿನೀನು, ಕ್ವಯನು, ಕ್ವಿನಾಯಿನ್‌ (ನಾ). ಚಳಿಜ್ವರದ ಔಷಧಿಗಾಗಿ ಹ್ರಾದಿನಿ ವಿದ್ಮುದೈರಾವತಿ ಕ್ಷಣಿಕೆಯಚಿರಾಂಶುವೆನಲು , ., ಮಿಂಚೆನಿಕ್ಕುಂ” 
ಉಪಯೋಗವಾಗುವ, ಸಿಂಕೋನಮರದ ತೊಗಟಿಯಿಂದ (ಮಂಗರಾ. ೧೩-೪). [ಕ್ಷಣ + ಗಭಸ್ತಿ] 


ದೊರೆಯುವ ಒಂದು ಸಸ್ಯಕ್ಷಾರ: ಅವರಿಬ್ಬರಿಗೂ ಕ್ವಿನೀನು ತಿನ್ನಿಸು | ಶ್ಷಣದಾಚರ (ನಾ). ನಿಶಾಚರ; ರಾಕ್ಷಸ: ದುರ್ಜನ ಕ್ಷಣದಾಚರಾದ್ರಿ 
ವುದು (ಜೋಳಬೆ. ೮೯). ಕೃಯನು : ಒಂದು ಕ್ವಯನು ಗುಳಿಗೆ| 8, ಕುಲಕುಲಿಶ ವಪುವರ್ಜಿತ ಮದಾಪಹನೆ (ಪ್ರೌಢರಾ. ೭-೧). 


ನುಂಗಿದೆ (ರೂಢಿ). ಕ್ವಿನಾಯಿನ್‌ : ಅವನು ಜ್ವರದ ಭೀತಿಯಿಂದ [ಸಂ. (ಕ್ಷಣದಾ * ಚರ)] 
ವಿಪುಲವಾಗಿ ಕ್ವಿನಾಯಿನ್‌ ತಕ್ಕೊಂಡಿದ್ದನು (ಕಳ್ಳಕಾ. ೭೩). ಶಕ್ಷಣದಾಟನ (ನಾ). - ಕ್ಷಣದಾಚರ: ತತ್‌ ಕ್ಷಣಮಂತಾ ಕ್ಷಣದಾವನೀ 
[+ «uo. Quinine] ಕಣಸುಖಂ ಕೈಗಣ್ಕೆ ನಿಶ್ರೇಣಿಯಿಂ ಗಣಿಕಾಶ್ರೇಚಿೆಯುಮೇಜ ನಿಂದುದು 
ಕ್ಷಂತೃ (ನಾ). ಕ್ಷಮಾಗುಣವುಳ್ಳವನು ; ಸಹನೆಯುಳ್ಳವನು. [ಸಂ.] ತವಂಗಶ್ರೇಣಿಯಂ ಲೀಲೆಯಿಂ (ಜಗವಿ. ೬-೯೪). 
ಕ್ಷಕಾರ (ನಾ). ಕ್ಷ ಎಂಬ ಅಕ್ಷರ: ಕ್ಷಕಾರಕ್ಕೆ ಸಕಾರಮೊರ್ಮೆ 10 (ಸಂ. (ಕ್ಷಣದಾ + ಆಟನ] 
ಘಟಯಿಸುಗುಂ (a ೨೬೨ ವೃತ್ತಿ). [ಸಂ.) | ಕ್ಷಣದೆ (ನಾ). ವಿರಾಮ, ವಿಶ್ರಾಂಕಿಗಳನ್ನು ಕೊಡುವಂತಹುದು 
ಕ್ಷಕಿರಣ (ನಾ). ಅಪಾರದರ್ಶಕ. ವಸ್ತುಗಳನ್ನೂ ೩) ಇರುಳು; ರಾತ್ರಿ: “ಇರುಳು ತಮಿ ಯಾಮಿನೀ . . . ರಜನಿ ಕ್ಷಪೆ 
ಹೋಗಿ, ಸೂಕ್ಷ ಕ್ಷಣದೆ ಶ್ಯಾಮೆಯನೆ ರಾಶ್ರಿಗಭಿಧಾನಮಕ್ಕುಂ ” (ಮಂಗರಾ. ೨೦-೬). 
(ಅಪಾರದರ್ಶಕ ವಸ ಗಳ ಒಡಲಲ್ಲಿ ಸೇರಿಕೊಂಡು) ವಸ್ತು ಗಳ. [ಸಂ. ಕ್ಷಣದಾ) 


ನೆರಳು-ಚಿತ್ರಗಳನ್ನು "ಮೂಡಿಸುವ ಬೆಳಕಿನ ಕಿರಣ; ಎಕ್ಸರೇ : || ಶ್ಷಣನ (ನಾ). ಗಾಯಗೊಳಿಸುವಿಕೆ ; ಕೊಲ್ಲುವಿಕೆ; ವಥೆ. [ಸಂ.] 
ಕ್ಷಕಿರಣಗಳು ಸಹ 'ಓಕನ್ನು ಗುರುತಿಸಲು ಸಾಧ್ಯವಾಗು ವು ದಿ|) |ಸಣಪೆದವಿ (ನಾ). ಅಲ್ಪಕಾಲ ಮಾತ್ರ ಇರುವ ಪದವಿ: ಎಲೆ ದೀವ 


(ಕೆಲರೋ. ೮೩) ; ಕ್ಷಕಿರಣವು ದೇಹದ `ಒಳಹಂದರವನ್ನು ಕಂಡುಕೊಳ್ಳು ಎಂದೆಂದಿಗೀ ಕ್ಷಣಪದವಿಯಂ ಯಾನೊಲ್ಲೆ (ನವಮೋ, ೨೦-೬೩). 
ವಂತೆ (ಮಾವಾದ. ೧೬೩) ; ನಮ್ಮ ಗುಡಿಸಿಲಿನ ಒಳಭಾಗವು ಪ್ರತಿಯೊಂದು [ಕ್ಷಣ + ಪದವಿ) 
ಸಾಮಾನುಸಹಿತವಾಗಿ ಕ್ಷಕಿರಣ ಹಿಡಿದು ನೋಡಿದಂತೆ ವಿವರ ವಿನರವಾಗಿ | |ಕ್ಷಣಪ್ರಭೆ (ನಾ). ತೋರಿ ಒಂದು ಕ್ಷಣದಲ್ಲಿಯೆ ಮಾಯವಾಗುವ 
ಕಾಣುತ್ತಿತ್ತು (ಹೇಮಂತ. ೧೧೦). (ಸಂ. 20, ಬೆಳಕು; ಮಿಂಚು. (ಕ್ಷಣ + ಪ್ರಭೆ) 

ಕ್ಸಕಿರಣಪಟಿ (ನಾ). ಕ್ಷಕಿರಣಗಳಿಂದ ಮೂಡಿದ ಛಾಯಾಚಿತ್ರ: | |ಕ್ಷಣಭಂಗವೃತ್ತಿ (ನಾ). ಅತ್ಯಲ್ಪ ಕಾಲದಲ್ಲಿ ನಾಶವಾಗುವ ಸ್ವಭಾವ 
ಅಂತಹವರ ಎದೆಯ "ಕ್ಷ'ಕಿರಣಪಟವನ್ನು ತೆಗೆ ಸ ವುಳ್ಳದ್ದು; ಕ್ಷಣಭಂಗುರವಾದದ್ದು : ಕ್ಷಜಭಂಗವೃತ್ತಿ ತನುಭೃದ್ದಣ 
(ಕೆಲಕೋ. ೯೧). [ಕ್ಷಕಿರಣ + ಪಟ್ಯ) ಜೀವನಂ (ಚಂದ್ರು. ೨-೩೧). (ಕಣ * ಭಂಗ + ವೃತ್ತಿ] 


ಕ್ಷಣ (ನಾ). ೧. ಕಾಲವನ್ನು ಅಳೆಯುವ ಒಂದು ಪ್ರಮಾಣ;| | ಕ್ಷಣಭಂಗಿ (ನಾ). ೧. - ಕ್ಷಣಭಂಗುರ, ೨. ಕ್ಷಣಕ್ಕೊಂದು ಭಂಗಿ 
ಸೆಕಂಡಿನ ಕ್ಲಿ ಭಾಗ; ಅತ್ಯಲ್ಪ ವಾದ ಕಾಲ: ಪಹಭ ಕಳೆಯಿಂ 25| ತೋರಿಸುಪಂಥದ್ದು (?). ೧,೨: ಆ ಪುರಂ , . ಅನೇಕ 
ಕ್ಷಣಂ ವಿದಿತಂ? (ವ್ಯವಹಾ. ಅನು?, ೬-೨೯); ಕ್ಷಣಕೆ ಮರಳೆಚ್ಚತ್ತನು| |, ಭೂಮಿಕಾಶ್ರಯಮಾಗಿಯುಂ : ಕ್ಷಣಭಛಂಗಿ ಶೋಭಾಸಂಗಮಲ್ಲು 
(ಕುವ್ಮಾಶ. ೩-೪೮); ಕ್ಷಣ ಕ್ಷಣ ಗಳು ಕೂಡಿ ವರುಷಗಳಾದವು| | (ಚಂದ್ರಪು. ೧-೧೩೬). (ಸಂ. ಕ್ಷಣಭಂಗಿನ್‌) 


ಕ್ಷಣವನುಷೇಕ್ಷಿಸಬೇಡ (ಇಂಚಾಪ. ೧೦೪-೬); ಈ ಗಳಿಗೆ "ಭಾವನೆ ' | ಶ್ಷಣಭಂಗುರ (ಗು). ಸ್ವಲ್ಪಕಾಲದಲ್ಲಿಯೇ ನಾಶವಾಗತಕ್ಕ; ಸ್ಥಿರ 
೨ ಮರುಗಳಿಗೆ "ಕಲ್ಪನೆ? - ಕ್ಷಣ ಚಿತ್ತ ಕ್ಷಣ ಪಿತ್ತ (ರಾಮರಾ. gal ವಲ್ಲದ; ಕ್ಷಣಿಕ: ಕಾಲವೇ ನಿರ್ಗುಣವಚೇತನಂ ನಿಸ್ಥಲಮಕಾಯವಾಕ್ಟೃಣ 


೨. ಬಿಡುವು; ವಿರಾಮ; ಪುರಸತ್ತು. ೩. ಸರಿಯಾದ ಸಮಯ; !3 
ಸುಯೋಗ್ಯ ಕಾಲ; ಸಂದರ್ಭ: “ಕ್ಷಣಮೆನಲ್‌ ಪ್ರಸ್ತಾ ವವಕ್ಕು” 


ಭಂಗುರಂ (ವೀಕೈಷು. ೪-೫-೫೦) ; ಕಣಭಂಗುರದೀ ಕಾಯ ದುಡಿಸಿ 
ಕಾಯಕ ಮಾಡಿ (ಜೀವಲ. ೭೭) ; ಮಿಂಚಿನಂತೆ ಅಲ್ಲಿಯೂ ಸುಖವು 


(ಮಂಗಲಾ. ೧೩೪-೩೩). ೪. ಉದ್ಯೋಗ; ವ್ಯಾಪಾರ; ಕೆಲಸ, ಕ್ಸಣಭಂಗುರವೇ (ಚತೆಸ. ೧೧೧). (ಕಣ + ಭಂಗುರ) 

೫. ಹಬ್ಬ; ಉತ್ಸವ; ಹರ್ಷ; ಸಂತೋಷ: * ಕ್ಷಣಮೆನಲ್ಕೊಸಗೆಯದು” | | ಕ್ಷಣಮಾತ್ರ (ಅ). ಒಂದು ಕ್ಷಣಕಾಲಕ್ಕೆ ಮಾತ್ರ : ಕನಕಲತೆಯು 
(ಮಂಗರಾ. ೧೩೩-೩೦), ಕೀರ್ತಿ ದಾಂಗುಡಿವಡೆ ಬರ್ಮದೇವನನಿತುಂ ಮಾಕೆಗಮರಸಂಗಂ ಕ್ಷಣಮಾತ್ರ ನಿದ್ವೇಷಕಾರಿಯಪ್ಪ ಫುಸ್ಪಮಾಲೆಯಂ 
ಕ್ಷಣದುನ್ನಶಿಯಂ ನೆಗರ್ಚಿದಂ (ಎಕ. ೪11, ಶಿಕಾರಿ. ೧೨೪-೨೩ ; 1077). (ss »« * ಅಟ್ಟುವುದುಂ (ಶಾಂತಿಪು. ೯-೫೦ವ) ; ಕಟ್ಟಿ ತುಂಬಿದ 
೬. ನಡುವಿನ ಭಾಗ; ಮಧ್ಯ. ೩. ಪರಾಧೀನತೆ ; ಸೇವಾವೃತ್ತಿ. : ಮೇಲೆ ಕ್ಪಣಮಾತ್ರ ಇರಲಿಲ್ಲ (ಪುರಂದ. ೨-೬೧-೫). 

ಲ. ಆಮಂತ್ರಣ: ಧರ್ಮಸುತ ಕ್ಷಣವಿತ್ತ ನಾಲ್ವರಿಂಗೆ (ತುರಂಗ. [ಕ್ಸಣ + ಮಾತ್ರ] 

೨೬-೩೮); ಬಿನ್ನಹ ಮುನಿಪ ತದ್ದಿ ವಸವೆಂದು ನಮ್ಮಯ್ಮುನದು ಸ್ವೀಕರಿಸಿ ಕ್ಷಣರುಚಿ (ನಾ). - ಕ್ಷಣಪ್ರಭೆ: ಆನೇಕ ಮಣಿಛೂಸಣ ಕ್ಷಣರುಚಿಪ್ರಭಾ 
dds ar sii ೯.ಹೀನ; ಅಧಮ: ೧೦. ವ್ಯಾಪ್ತಿ: [ ಶೋಭಿವೆತ್ತ... ಶಕ್ರಾಂಬುದಂ ಜಿನಾರ್ಭಕನ ಮೇಲದೇಂ ಕಣ್‌ದುದೋ 


“ಹೀನಂ ಕಾಲ ವಿಶೇಷ ಮಧ್ಯಮತಿ ಶೀಘ್ರಂ ವ್ಮಾಪ್ತಿ ಹರ್ಷಂ ಪರಾಧೀನಂ | a; ಕೋಧಾಕೆಯ (ಮ ಲ್ಲಿ ಪು. ೧೨-೧೪೬) ; ಕ್ಷಣರುಚಿ ರುಚಿರೇಕ್ಷಣೆ 

ತಾಂ ಕ್ಷಣಮಕ್ಕು? (ನಾನಾರ. ೧೧೮); * ಆದಸರದಲಿ 4 ರ್ವಣ ವಿಧುಮುಖ . . . ಸುಯ್ದು ಬೈದಳಾ ಕಮಳಜನಂ 

ಸಂತೋಸದಲಿ ಪರಾಧೀನದಲಿ ಕಾಲದಲಿ ಮಧ್ಯದಲ್ಲಿ ತೋಣಕೆ | FE ೧೧-೨೫). [ಕ್ಷಣ * ರುಚಿ) 

ಕ್ಷಣ್ಯಾಖ್ಕ ಮಕ್ಕುಂ” (ಮಂಗರಾ. ೧೪೫-೩೦). (ಹಂ) Me (ನಾ). [ಜೈನ] ಎಲ್ಲ ವ್ಯಾಪಾರಗಳನ್ನು ಬಿಟ್ಟವನು; 
ಕ್ಷಣಗಂಡ (ನಾ). ಕ್ಷಣಕ್ಕೊಮ್ಮೆ ಅಥವಾ ಪದೇಪಜೀ ಬರುವ | ಶಾಂತನಾದವನು : ಕ್ಷಣವಂತನೆಂಬೊಂ ಧರ್ಮ್ಮಶ್ರವಣ ಸಮಯ 

ವಿಪತ್ತು : ಹಿಂದೂಗಳ ಪಾಲಿಗೆ ಈ ಯವನರ ದಬ್ಬಾಳಿಕೆ ದಿನಗಂಡ 148 ದೊಳ್‌ ಪರಿತ್ಕಕ್ತ ಸಕಲವ್ಮಾಸಾರಂ (ಚಾವುಂಪ. ೬). 

ಕ್ಷಣಗಂಡಗಳಾಗಿವೆ (ರಾಜ್ಯೋದ. ೧೩೧). [ಕ್ಷಣ + ಗಂಡ್ಯ) | | [< ಸಂ. ಕ್ಷಣವತ್‌) 


ಕ್ಷಣವಿಳಂಜಿ 


ಕ್ಷಣನಿಳಂಬಿ (ಗು). ಅತ್ಯಲ್ಸಕಾಲ ಮಾತ್ರ ಇರುವ; ಕ್ಷಣಿಕ 
ವಾದ; ಅಸ್ಥಿರವಾದ ;, ರೂಪವೇದನಾ ವಿಜ್ಞಾನ ಸಂಜ್ಞಾನ 
ಸಂಸ್ಮಾ(ಸಾ)ರಂಗಳೆಂಬಯ್ದುಂ ಸ್ವಂಧೆಂಗಳ" ದೀಪಶಿಖಾ ರೂಪದಿಂ 
ಕ್ಷಣವಿಳಂಬಿಗಳ್‌ (ಶಾಂತಿಪು. ೮-೧೪೨ ವ). [ನ ಸಂ. ಕ್ಷಣವಿಲಂಬಿನ್‌] 

ಕ್ಷಣನೀಕ್ಷಣ (ನಾ). ಸ್ಪಲ್ಪಕಾಲ ಮಾತ್ರ ನೋಡುವಿಕೆ: “ನಸುನೋಟ, 
ಕ್ಷಣವೀಕ್ಷಣ ” (5001೧108. ಇಂಕನಿ). [ಕ್ಷಣ + ವೀಕ್ಷಣ] 

ಕ್ಷಣನೇಧಿ (ಗು). ಕ್ಷಣದಲ್ಲಿ ಭೇದಿಸಬಹುದಾದ (?): ಇಂತು 
ಕ್ಷಣನೇಧಿ ಅಂತರಂಗಪನು ವೇಧಿಸಲೈ ಅಗಣಿತ ಅಕ್ಷೇಶ್ವರ ತಾನೆಂದಆಕಿದು 
(ಅವಚಂ. ೬೩-೨೭೫). (ಸಂ. ಕ್ಷಣವೇಧಿನ್‌'] 

ಕ್ಷಣಶಃ (ಅ). ಕ್ಷಣಕ್ಷಣವಾಗಿ ; ಒಂದೊಂದು ಕ್ಷಣದಲ್ಲಿಯೂ : ನಾವು 
ನಮ್ಮ ಶ್ವಾಸದಿಂದ ಹವೆಯನ್ನು ಕ್ಷಣಶಃ ನುಂಗುತ್ತಿರುತ್ತೇವೆ 
(ಮುಂಬಯಿ. ೫-೧೫೦). (ಸಂ. 

ಕ್ಷಣಾಂಶ (ನಾ). ಕ್ಷಣದಲ್ಲಿ ಒಂದು ಭಾಗ; ತೀರ ಅಲ್ಪವಾದ ಕಾಲ: 
ಕ್ಷಣಾಂಶ ಮಾತ್ರ ಅಂಗಾಲು ಬೆಂಕಿಯನ್ನು ಸೋಕಿದರೆ ಏನೂ ಆಪಾಯ 
ವಾಗುವುದಿಲ್ಲವಲ್ಲ? (ಮನೋನಂ. ೧೯೬). [ಕ್ಷಣ * ಅಂಶ) 

ಶ್ಷಣಾರ್ಧ (ನಾ). ಅರ್ಧಕ್ಷಣ; ಸ್ವಲ್ಪ ಸಮಯ: 
ಯುಕ್ತಿಗಳಿಂ ಕ್ಷಣಾರ್ಧಮುಂ ನಿಲ್ಲದಲ್ಲಿದಕ್ಕನುಮಾನಂ 
(ಕಾಂತಿಪು. 6-೧೪೪); ಆವದೇವನ್ನಿನಗೋತು ಬರ್ಪನವನಂ ಸದೆದಿಕ್ಕು 
ವೆನೀ ಕ್ಷಣಾರ್ಧದೊಳ್‌ (ಶಬಶಂ. ೪-೧೦೬). [ಕ್ಷಣ + ಅರ್ಧ] 

ಕ್ಷಣಿಕ (ಗು). ಕ್ಷಣಕಾಲ ಮಾತ್ರ ಇರುವ; ಅಸ್ಥಿರವಾದ ; ಅಲ್ಪ 
ಕಾಲಿಕವಾದ: ಅಮರಚಾಪಚವಳಂ ವಿದ್ಮುತ್‌ ಕ್ಷಣಿಕಂ. . 
ಯೌವನರೂಪ ವಿಭವ ಭೋಗಾಭೋಗಂ (ಆದಿಪು. ೪-೭೫) ; ಸ್ಕೂಲ 
ತನುವಿದು ನೀರ ಬೊಬ್ಬುಳಿಯಂತೆ ಕ್ಷಣೆಕಂ (ಗಗತಾ. ೧೦-೪೦); 
ಪ್ರಪಂಚದಲ್ಲಿ ಯಾವ ವಸ್ತುವೂ ಕ್ಷಣಿಕನಲ್ಲ. ವಸ್ತುಗಳಲ್ಲಿ. ಕೆಲವು ನಿತ್ಯ ; 
ಕೆಲವು ಅನಿತ್ಯ (ಭಾರದ. ೧೨೪). [ಸಂ.] 

ಶ್ಷಣಿಕಗುಣ (ನಾ). ಚಂಚಲತೆ; ಚಪಲತೆ () : ಅಣಿಯನಜಯದೆ 
ನಡೆವಗುಲಿದರೆ ಕ್ಷಣಿಕಗುಣವಣಗುವದೆ (ಬಿಜ ಪು. ೬೪-೩). 

[ಕ್ಷಣಿಕ * ಗುಣ್ಯ) 

ಶಣಿಕತ್ತ (ನಾ). ಕ್ಷಣಿಕವಾಗಿರುವಿಕೆ: ಪೂರ್ವಕಾಲ ಭಾವಿ ವಿಜ್ಞಾನ 
ಮುತ್ತರಳಾಲಾದಿಗಳೊಳ್‌ ನೆಗೆದು ಕ್ಷಣಿಕತ್ವದಿಂದಮಾಗಳಾ ವಿಜ್ಞಾನಂ 
cA (ಶಾಂತಿ. ೮-೧೪೨ ವ). [ಸಂ.) 

ಕ್ಷಣಿಕೆ (ನಾ). - ಕ್ಷಣಪ್ರಭೆ: *ಕ್ಷಣಿಕೆಯಚಿರಾಂಶುವೆನಲು, .. 
ನಿಕ್ಕುಂ3 (wie ೧೩-೪). (ಸಂ. ಕ್ಷಣಿಕಾ] 

ಕ್ಷತ (ಗು). ೧. ಗಾಯವಾದ; ಏಟುತಿಂದ; ಸೆಟ್ಟುಬಿದ್ದ. 
"ಕ್ಷತತನು' ಪರಾ. (ನಾ). ೨. ಗಾಯ ; ಪೆಟ್ಟು : ವಿಶಾಲೋರುಕ್ಷತ 
ದಿಂದೊಜಕಿದನಿತು ಜಡೆಯುಮಂ ನಾಂದಿ (ಪಂಪಭಾ. ೧-೧೦೫) ; ಕೃತ 
ತಸಸ್ಸಿಂ ಭಿನ್ನ ಖೇದಕ್ಷತ ಶರೀರವ್ಮಥೆಯನಮರಾವತಿಯೊಳಗೆ ಕಳೆ 
(ಕುವ್ಯಾಅ. ೭-೯) ; ಶರಹತಿಪರಿಗಳಿತ ಕ್ಷತಜಾತಕಲಿತ ಕಾಯರೆಜೇಯರ್‌ 
(ರಾಜರೇ. ೫-೫೧). (ಸಂ.) 

ಕ್ಷತಜ (ನಾ). ೧. ಗಾಯದಿಂದ ಉಂಟಾದುದು. ೨. ನೆತ್ತರು. 
೩. ಕೀವು. [ಸಂ.) 

ಕ್ಷತತನು (ನಾ). ಗಾಯದಿಂದ ಕೂಡಿದ ದೇಹವುಳ್ಳವನು : ಕನಕನಿರೆ 
ಲಗ್ನದೊಳ್‌ ಕ್ಷತತನು (ಜಾತತಿ. ೧೮-೯). [ಕ್ಷತ * ತನ್ಮು] 

ಕ್ಷತತ್ರಾಣ (ನಾ). ಆಪತ್ತಿನಿಂದ ರಕ್ಷಿಸುವಿಕೆ; ಕಷ್ಟದಿಂದ ಕಾಪಾಡು 
ವುದು: ಕ್ಷತತ್ರಾಕಾದಿ ಗುಣೋಪೇತಮಪ್ಪ ನಿಖಿಲ ಕ್ಷತ್ರಿಯ ಸಮೂಹಕ್ಕೆ 
ಶಸ್ತ್ರಕರ್ಮಮುಮಂ (ಆದಿಫು. ೮-೬೪ವ). (ಕತ *- ತ್ರಾಣ) 


ಮಿಂಚಿ 


೦1-2-31 


ಗುಣಿ ದೂಹಿಸೆ | 


೨೨೯೪೧ 


5 


20 


55 


40 


| ಶತ್ರಪ (ನಾ). ೧. ರಾಜ್ಯದ ವಿಭಾಗ: 


ಕ್ಷತ್ರಪ 


| ಕ್ಲತವಿಶ್ಚತೆ (ಗು). ಗಾಯಗಳಿಂದ ನೊಂದ; ಗಾಯಗಳಿಂದ 
ಜರ್ಥುರಿತವಾದ; ಚೂರುಚೂರಾದೆ: ಭೀಷ್ಮನು ಕ್ಷತವಿಕ್ಷತ 
ನಾಗಿದ್ದರೂ ಒಡನೆಯೇ ಹೋಗಿ ರಾಮನ ಪಾದಕ್ಕೆ ಬಿದ್ದನು 
(ಭೀಷ್ಮಡ. 1) ; ಸಾವಿರಾರು ನಾರಾಚಗಳು ಆ ದಂತಿಗಳ ಮೈಯನ್ನು 
ಕ್ಷತವಿಕ್ಷತ ಮಾಡಿದವು (ಶಾಂತಲಾ. ೪0೧). [ಕ್ಷತ* ವಿಕ್ಷತ) 

ಕ್ಷತವ್ರತ (ನಾ). ವ್ರತವನ್ನು ಭಂಗಗೊಳಿಸಿಕೊಂಡವನು ; ವೃತ 
ಗೇಡಿ; ವ್ರತಭ್ರಷ್ಟ (ಕತ * ವ್ರತ] 

ಕತಿ (ನಾ). ೧. ನೋವು; ಗಾಯ. ೨. ಕೇಡು; ನಷ್ಟ : ನೀನು 
ನಮ್ಮ, ಹಿತವನೆಂದಜಕಿದಿರ್ದೆ ಇಂದೆಮ್ಮ ಅಭಿಮಾನಕ್ಷತಿ ಮಾಡಿದೈ 
(ಪ್ರೌಢರಾ. ೨೧-೧೧) ; ಕ್ಪಾತ್ರಧರ್ಮವೆಂದರೆ ಕ್ಷತಿಯಿಂದ ಕಿತಿಯನ್ನು 
ಕಾಪಾಡುವುದು ಎಂದು ಅರ್ಥ (ಭಾರದ, ೧೧೭). [ಸಂ.] 

ಕತ್ತ (ನಾ). ೧. ಬಾಗಿಲು ಕಾಯುವವನು; ದ್ವಾರಪಾಲಕ. 
೨. ಸಾರಥಿ; ಸೂತ. ೩. ಶೂದ್ರನಿಂದ ಸಕ್ರಿಯ ಹೆಂಗಸಿನಲ್ಲಿ 
ಹುಟ್ಟಿದವನು. ೪. ಶೂದ್ರನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು. 


೫. ದಾಸೀಪುತ್ರ ; ಸೇವಕಿಯ ಮಗ. [ಸಂ.3 
ಕ್ಷತ್ರ (ನಾ). ೧. ಚತುರ್ವರ್ಣಗಳಲ್ಲಿ ಎರಡನೆಯದು; ಕ್ಷತ್ರಿಯ 
ಜಾತಿ. ೨. ಕ್ಷತ್ರಿಯ ಕುಲಕ್ಕೆ ಸೇರಿದವನು; ಕ್ಷತ್ರಿಯ; ಜನಕ್ಕೆ 


ಕಷ್ಟಗಳು ಬಾರದಂತೆ ಕಾಪಾಡುವವನು. ೩. ಕಷ್ಟಗಳು 
ಬಾರದಂತೆ ಕಾಪಾಡುವಿಕೆ: ಕ್ಷತ್ರಂ ತೇಜೋಗುಣಮಾ ಕ್ಷತ್ರಿಯ 
ಕೊಳ್‌ ನೆಲಸಿ ನಿಂದುದು (ಸಂಪಭಾ. ೧-೨೧). [ಸಂ.] 
ಕ್ಲತ್ರಕ್ಷಯ(ನಾ). ಕ್ಷತ್ರಿಯರ ನಾಶ(?): ಪ್ರಧಾನ ಪುರುಷರ್‌ ಕ್ಷತ್ರಕ್ಷಯ 
ಸ್ಥಾನಮೆಂದು ಯಥಾರ್ಥಂ ನುಡಿದಾರ್ತರಿಲ್ಲ (ಗದಾಯು. ೪-೬೫). 
ತಕ ತ] 
ಕತ್ರಚಕ್ರ (ನಾ). ಕ್ಷತ್ರಿಯರ ಸಮೂಹ, ರಾಜರ ಗುಂಪು: 
ಹತವೈರಿ ಕ್ಷತ್ರಚಕ್ರಂ ನ ಜಗದ್ವೀರ ಚಕ್ರಂ (ಆದಿಫು. ೧೪-೩). 
(ಕ್ಷತ್ರ * ಚಕ್ರ) 
ಶತ್ರತಾನುಸ (ನಾ). ಕ್ಷತ್ರಿಯನ ತಮೋಗುಣ, ಅಜ್ಞಾನ: 
ವಿಲಸದುಪನಿಷದುರುರಹಸ್ಮನ ತಿಳಿಹಿದೆನು ನಿನಗೊಮ್ಮೆ ಮತ್ತೆಯು 
ತಿಳಿದುದಿಲ್ಲಾ ಕ್ಷತ್ರತಾಮಸ ಬಿಡದು ಬುದ್ಧಿಯಲಿ (ಕುವ್ಯಾದ್ರೋ. ೩-೬೬). 
(ಕ್ಚತ + ತಾಮಸ] 
ಕ್ಲತ್ರತಿಮಿರ (ನಾ). ಐ ಕ್ಷತ್ರತಾಮಸ: ಮಾದ್ರದೇಶದ ಭೂರಿದುರಿತರು 
ಕ್ಚತ್ರತಿಮಿರೆ ನಿಕಾರಿಗಳ ಹಾತಿಯಲಿ ಜನಿಸಿದೆ ಶಲ್ಕ (ಕುವ್ಕಾಕ. ೯-೧೯). 
[ಕೃತ್ರು * ತಿಮಿರ] 
ಕ್ಷತ್ರತೇಜ (ನಾ). ಕ್ಷತ್ರಿಯ ತೇಜಸ್ಸು: ಆ ಪರಮ ಕ್ಚತ್ರತೇಜೋರಾಶಿಗೆ 
(ಕಾಂತಿಪು, ೯-೧೫೨ ವ). [ತತ್ರ * ತೇ] 
ಶತ್ರಧಥರ್ಮ (ನಾ). ಕ್ಷತ್ರಿಯರ ಧರ್ಮ; ರಾಜಧರ್ಮ: ಬಲಡೇವ 
ವಾಸುದೇವರ್‌ . . . ಪವಿತ್ರ ಕ್ರತ್ರಧರ್ಮ ಕಂಠೀರವ ದಂಸ್ಟ್ರಾಂಕುರ 
ಯುಗ್ಮಮುಂ ... ಎನೆ (ಕಾಂತಿಪು. ೧-೮೦ ವ); ಶರಣಾಯಾತರ್ಕಳಂ 
ಕಾವುದು ಮೆಜಟಿದವರ್ಗಾರ್ತೀವುದುಂ ಕತ್ರಧರ್ಮಂ (ಪುಷ್ಪಪು. 6-೪). 
[ಕ್ಷತ್ರ * ಧರ್ಮ) 
ಶತ್ರಧಾಮ (ನಾ). ೧. ಕ್ಷಾತ್ರದ ನೆಲೆ; ಕ್ಷತ್ರಿಯ ತೇಜದ ಹ 
೨. =ಕ್ಷತ್ರತೇಜ : ವಿಪುಳಯಶಃಸಿಂಡಂ ಪುಣ್ಮಪುಂಜಮಾ ಕ್ಷತ್ರ 
'ಧಾಮಂ ತಾನಾ ನೃಪಸುತನೆನ್ನದೆ ಪೆಜತೊಂದು ಪಾಂಗಿನೊಳ್‌ 1 
ಭರತನಂ ಬಣ್ಣಿಸರಾರ್‌ (ಆದಿಪು. ೮-೪೪). [ಕ್ರತ್ರ * ಧಾಮ] 
ಡೇರಿಯಸನು. .. ತನ್ನ 


ಜ್ನ 
ರಾಜ್ಯವನ್ನು ಇಪ್ಪತ್ತು ಕ್ಷತ್ರಪಗಳಾಗಿ ವಿಂಗಡಿಸಿದನು (ಪ್ರವಾಇ. 1, ೫). 


ಕೃತ್ರ ಪುತ್ರ 


೨. ಪ್ರಾಂತ್ಯದ ಅಧಿಕಾರಿ: ಪಶ್ಚಿಮ ಕ್ಪತ್ರಸ ನಹಪಾನನ ಶಾಸನ 
ವೊಂದು ಖೌರಮಂದಿರದ ಸಾಲದ ಒಪ್ಪಂದಗಳನ್ನು ನಮೂದಿಸುತ್ತಿದ್ದ 
ಫಲಕೆಗಳ ನಿಷಯವನ್ನು ತಿಳಿಸುತ್ತದೆ (ಭಾರಪ, ೧೪). [ಸಂ.] 
ಶ್ಲತ್ರ ಪುತ್ರ (ನಾ). ಕ್ಷತ್ರಿಯ ಕುಮಾರ; ಕ್ಷತ್ರಿಯ: ಆ ಕ್ಷತ್ರಶತ್ರರ್‌ 
ಗತೋದ್ಭವರಾ ಕನ್ನೆಗೆ ಯೋಗ್ಯರೆಲ್ಲರ್‌ (ನೇಮಿಪು. ೬-೩); ವಿಜಯ 
ಶ್ರೀಯಂ ಬಹುಕ್ಷತ್ರಪುತ್ರರೆ ಸುತ್ತಿಂಗೊಳಗಾಗದಿರ್ದಜಕಿಕೆಯಿಂ ಸುತ್ತಲೈೆ 
ನೀಳ್ದಂತೆ ಚಿತ್ತರದಿಂ ದೀರ್ಫತರಂಗಳಾದುವು ಭುಜಂ (ಪುಷ್ಪಪು.೪-೬೬). 
[ಕ್ಷತ್ರ * ಪುತ್ರ] 
ಕ್ಷತ್ರವೃತ್ತಿ (ನಾ). ಕ್ಷತ್ರಿಯನ ಧರ್ಮ, ಆಚರಣೆ: ಈ ಕ್ಷಿಕೀಶಂ 
ಕ್ಷತ್ರವೃತ್ತಿಯೊಳ್‌ ನೆಗಟ್ನಂ (ಆದಿಪು. ೬-೨೪ ವ). [ಕ್ಷತ್ರ * ವೃತ್ತಿ] 
ಶ್ಲತ್ರನೇದ (ನಾ). ಅಥರ್ವವೇದ: ಕ್ಷತ್ರಿಯರು ಹೇಗಾದರೂ ಜಯವನ್ನು 
ಗೆಳಿಸಬೇಕಾಗಿದ್ದುದರಿಂದ ಈ ಮಾಟ ಮಂತ್ರಗಳ ಪ್ರಯೋಗ ಅವರಲ್ಲಿ 
ಹೆಚ್ಚು ಬಳಕೆಯಲ್ಲಿದ್ದು ಈ ವೇದಕ್ಕೆ "ಕ್ಷತ್ರವೇದ'ವೆಂಬ ಹೆಸರು ಕೂಡ 
ಉಂಟಾಯಿತು (ಭಾರದ. ೨೯). [ಕ್ಷತ್ರ * ವೇದ] 
ಕ್ಷತ್ರಾಧಮ (ನಾ). ನೀಚನಾದ ಕ್ಷತ್ರಿಯ ; ಕೆಟ್ಟ ಕ್ಷತ್ರಿಯ : ದನುಜ 
ಸತ್ರಾಧಮಾನೀಕಮನಗಣಿತಮುಂ ಕೂಡೆ ನಿರ್ಮೂಲನಂಗೆಯ್ದ ನಿತುಂ 
ಭೂಭಾರಮಂ ಪಿಂಗಿಸಲುದಯಿಸಿದಂ ಚಕ್ರಿ (ಜಗವಿ. ೩-೪). 
[ಕ್ಷತ್ರ * ಅಧಮ) 
ಕ್ಷತ್ರಿಯ (ನಾ). ಚತುರ್ವರ್ಣದಲ್ಲಿ ಎರಡನೆಯ ವರ್ಗ; ದೇಶ 
ಅಥವಾ ಧರ್ಮರಕ್ಷಣೆಗಾಗಿ ಯುದ್ಧಮಾಡುವುದೇ ಸಹಜ ವೃತ್ತಿ 
ಯಾಗುಳ್ಳ ಜನಾಂಗ: ಕಾಳೆಗಕೆ ಜೂಜಿಗೆ ಕರೆಡಡೋಸರಿಸಿದೊಡೆ 
ಬಳಿಕವ ಗರುವನೇ ಕ್ಷತ್ರಿಯರೊಳಗೆ (ಕುವ್ಯಾಸ. ೧೩-೬೯); ಕ್ಷತ್ರಿಯ 
ನಾದ ಅರ್ಜುನನಿಗೆ ಕ್ಲಾತ್ರಧರ್ಮವಾದ ಯುದ್ಧ ಶಾಸ್ತ್ರಸಮ್ಮತವಾದದ್ದು 
(ಥಾರದ. ೧೧೭). [ಸಂ] 
ಶ್ಪತ್ರಿಯಕುಲ (ನಾ). ಕ್ಷತ್ರಿಯ ವಂಶ: 
ತಿಲಕಂ ನೋಡಿದಂ ಚಕ್ರ ನಾಥಂ (ಆದಿಪು. ೧೨-೭೦). 
[ಕ್ಷತ್ರಿಯ + ಕುಲ) 
ಕ್ಷತ್ರಿಯಕುಲೀನೆ (ನಾ). ಕ್ಷತ್ರಿಯ ವಂಶಕ್ಕೆ ಸೇರಿದ ಕುಲೀನೆ; 
ರಾಜಸ್ತ್ರೀ: ಬಡಗಿ ಮಾಚಲಡೇವಿಯಂ ಕ್ಷಶ್ರಿಯಕುಲೀನೆಯಂ 
ಮಾಡಿಹೆವೆಂದು . . . ಹರುಷಂ ಮಿಕ್ಕು ನಲಿವುತ್ತ (ಬಸಪು. ೫೫-೧೪). 
[ಕ್ಷತ್ರಿಯ + ಕುಲೀನೆ] 
ಕ್ಲತ್ರಿಯೆಗೆಡುಕ (ನಾ). ೧. ಕೆಡುಕನಾದ ಕ್ಷತ್ರಿಯ ; ನೀಚಕ್ಷತ್ರಿಯ. 
೨. ಕ್ಷತ್ರಿಯ ಕುಲಕ್ಕೆ ಕೆಡುಕನ್ನುಂಟುಮಾಡುವವನು : ಪೊಡವಿ 
ಯೊಳು ಯಾದವರು ಕ್ಷತ್ರಿಯಗೆಡುಕರು (ಕುವ್ಯಾದ್ರೋ. ೧೪-೧೮). 
[ಕ್ಷತ್ರಿಯ + ಕೆಡುಕ] 
ಕ್ಷತ್ರಿಯಜಾತಿ (ನಾ). ಕ್ರತ್ರಿಯ ವಂಶ; ನಾಲ್ಕು ವರ್ಣಗಳಲ್ಲಿ 
ಎರಡನೆಯ ವರ್ಣ: ಪಳುಕಿನಂದದಿ ನಿರ್ಮಲತ್ವದಿಂ ತೋರಿ ಶಶಿಕಳೆಯ 
ತೊ ರುವದು ಭೂಸುರಜಾತಿಯಕ್ಕುಮಗ್ಗಳಮೆನಿಪದೆಳೆಗೆಂಪನೆಸಗುವ 
ಪ್ರಿಯಂಗು ಸುಮದೆಂತೆ ಕ್ಷತ್ರಿಯ ಜಾತಿಯು (ರತ್ನಶಾ. ೩-೯). 
[ತ ಕ್ರಿಯ 4 ಜಾತಿ] 
ಕ್ಷತ್ರಿಯಪನಿತ್ರ (ನಾ). ಕ್ಷತ್ರಿಯ ಕುಲಕ್ಕೆ ಪಾವಿತ್ರ್ಯವನ್ನುಂಟು 
ಮಾಡುವವನು; ಒಂದು ಬಿರುದು: ಚಾಳುಕ್ಕ ಚೂಡಾಮಣಿ 
ಕದನತ್ರಿಣೇತ್ರ ಕ್ಷತ್ರಿಯಪವಿತ್ರ ಮತ್ತಗಜಾಂಗರಾಜ (ಸೌಇಇ. ೫X, 
೫೫-೧೪ ; 1082). [ಕ್ಷತ್ರಿಯ * ಪಪಿತ್ರ) 
ಕ್ಷತ್ರಿಯಾಣಿ (ನಾ). ಕ್ಷತ್ರಿಯ ಕುಲದ ಸ್ರೀ. 
[ಸಂ. ಕ್ಷತ್ರಿಯಾಣೀ] 


ಕ್ಷ ತ್ರಿಯೆಕುಲ 


೨೨೯೨ 


5 


20 


ಕ್ರ 


45 


ಕ್ಸಸಣೆ 


ಕ್ಷತ್ರಿಯಾತ್ಮಜ (ನಾ). ಕ್ಷತ್ರಿಯನ ಮಗ; ರಾಜಕುಮಾರ: 
ನೆಲನನಲಗಿನ ಮೊನೆಯಲಲ್ಲದೆ ಮೆಲುನುಡಿಯ ಸಾಮದಲ್ಲಿ ಗೀಮ 
ದಲಿಳೆಯ ಕೊಂಬರೆ ಧರೆಯೊಳಧಿಕ ಕ್ಷತ್ರಿಯಾತ್ಮಜರು (ಕುವ್ಯಾಉ. ೧-೮). 

[ಕ್ಷತ್ರಿಯ * ಆತ್ಮಜ] 

ಕ್ಷತ್ರಿಯಿ (ನಾ). ಕ್ಷತ್ರಿಯನ ಹೆಂಡತಿ. [ಸಂ. ಕ್ಷತ್ರಿಯಾ] 

ಕ್ಷತ್ರಿಯಿತಿ (ನಾ). -ಕ್ಷತ್ರಿಯಾಣಿ : ಚ್ರಾಹ್ಮಣಿತಿ, ಪಾರ್ವಿಕಿ, ಕ್ಷತ್ರಿಯಿತಿ, 
ಅರಸಿತಿ (ಶಬ್ದಾನು. ೧೯೦ ಪ್ರಯೋ). 

[ಕ್ಷ ಶ್ರಿಯ + -ಇತಿ, (ಆ. -ಇತ್ತಿ)] 

ಕ್ಷತ್ರಿಯೆ (ನಾ). - ಕ್ಷತ್ರಿಯಾಣಿ: ಅಮ್ಮಾ ಕ್ಷತ್ರಿಯೇ ಇದನ್ನು ನಾನು 
ಬಲ್ಲೆ (ವಡಭಾ. ೩೨೬). [ಸಂ. ಶ್ಷತ್ತಿಯಾ) 

ಸತ್ತೆ (ನಾ). "ಕ್ಷ' ಎಂಬ ಅಕ್ಷರ; ಕ್ಷಕಾರ: ಸತ್ವಕ್ಕೆ ಬಹುಳದಿಂದಂ 
ಸತ್ವಂ ಕತ್ವಂ (ಕಮದ. ೨೬೨). [ಸಂ.) 

ಕ್ಷಸಳಕ (ನಾ). [ಜೈನ] ಕರ್ಮಗಳನ್ನು ಕಳೆದುಕೊಳ್ಳುವವನು, 
-ನಿವಾರಿಸುವವನು : ಕ್ಷಪಕಚಾರಿತ್ರಮೋಹನೀಯಮಂ ಕ್ಷಪಿಯಿಸು 
ತ್ರಿರ್ದನುಂ (ತತ್ತ್ವಪ್ರ. ೩೫೫); ಮೋಕ್ಷ ನಿಶಾಂತ ಸೋಪಾನವೆಂಬಂತೆ 
ಮುಂತಣ ಕ್ಷಪಕಶ್ರೇಣಿಯೊಳೆಂಟು ಗುಣಸ್ಥಾನದಂತರವನು ನೆಲೆಮಾಡಿ 
(ವರ್ಧಚ. ೧೨-೪೭). [ಸಂ.] 

ಕ್ಷಪಳಿತ್ವ (ನಾ). [ಜೈನ] ಕರ್ಮನಾಶ ಮಾಡುವ ಸ್ಥಿತಿ (?) : 
ಸೂಕ್ಷ್ಮಸಾಂಪರಾಯಪರಿಣಾಮಪರಿಣತಂ ಸ್ಲಪಕತ್ತ್ಯ್ಯಮನನುಭನಿಸಿ ತದ 
ನಂತರ ಸಮಯದೊಳ್‌ ಮೋಹನೀಯಮಂ ಎ ಶ್ಷಪಿಯಿಸಿ 
(ಶತ್ತ್ವಪ್ರ. ೩೬೮). [ಸಂ.] 

ಸಸಕಶ್ರೇಣಿ (ನಾ). [ಜೈನ] ಕರ್ಮಕ್ಷಯಮಾಡಿ ಉತ್ತಮಗತಿಗೆ 
ಹೋಗುವ ಒಂದು ಮಾರ್ಗ: ಮೋಕ್ಷಪ್ರಾಸಾಧಿಕೋಹಣ ನಿಶ್ರೀಣೀ 
ಭೂತ ಕ್ಷಪಕಶ್ರೇಣಿ ಪ್ರಯೋಗ್ಯಾಧಃ ಪ್ರವೃತ್ತಿಕರಣ ಪರಿಣತನ 
(ಆದಿಪು. ೧೦-೧೪ ವ); ಸಹಸ್ರ ಕ್ಷಪಕಕ್ರೀಣಿ ಪ್ರಾಯೋಗ್ಯಾಧಃ ಪ್ರವೃತ್ತ 
ಕರಣ ಕ್ಷಪಕನಾಗಿ (ಶಾಂತಿಪು.೧೧-೧೧೧ ವ); ಕ್ಷಸಕಶ್ರೇಣ್ಮಾರೋಹಣಾಭಿ 
ಮುಖಂ (ಸುಕುಮಾ. ೮-೬೨ ವ). [ಕ್ಷಪಕ + ಶ್ರೇಣಿ] 

ಕ್ಷಪಣ (ನಾ). ೧. ಉಪವಾಸದಿಂದ ದೇಹವನ್ನು ಕುಗ್ಗಿಸುವುದು. 
೨. ಕ್ಷೀಣಗೊಳಿಸುವಿಕೆ; ನಾಶ: ಮೋಹಕ್ಷಪಣಾನಂತರ ಸಮಯ 
ದೊಳ್‌ (ತತ್ತ್ವಪ್ರ.೧೬). ೩. ಬೌದ್ಧ ಸಂನ್ಯಾಸಿ. ೪. ಜೈನ ಸಂನ್ಯಾಸಿ; 
ಸವಣ: *ಸಾಧು ನಿರ್ಗ್ರಂಥರಾ ನಗ್ನಾಟರು ಜೈನರ್‌ ದಿಗಂಬರರ್‌ 
ಜೀವಕರ್‌ ಮಲಧರರ್‌ ತಾನಜೀವರ್‌ ಕ್ಷಪಣರೆನೆ ಗುರುಗಳಕ್ಕು* 
(ಮಂಗರಾ. ೬೬-೧); ಕ್ಷಪಣರೊಳಗಾಡಿ ಲ ಜ್ಜೆ ದೊಜಕಿ ವನನಲ್ಲ 
(ಸರ್ವವ. ೨-೬). ಸಂ.) 

ಕ್ಷಪಣಕ (ನಾ). ಎ ಕ್ಷಪಣ ೪: ಮಗಳೆ, ಉಟಿದ ಭ್ರತಂಗಳೆಲ್ಲಮಂ 
ಪೋಗಿಯಾ ಕ್ಷಪಣಕಂಗೊಪ್ಪಿಸುವಂ (ವಡ್ಡಾ ರಾ. ೧೧-೧೪) ; ನೀ ಕಪಣ 
ಕರ ಕೈಯಿಂದ ಮರುಳುಗೊಂಡೆಯೊ (ಬಸಪ. ೫೨-೭). ([ಸಂ.) 

| ಕ್ಷಸಣಕತ್ವ (ನಾ). ಜೈನ ಸಂನ್ಯಾಸಿಯಾಗಿರುವಿಕೆ ; ಜೈನಮತಾನ 
ಲಂಬನ : ಕ್ಷಸಣಕತ್ವಂ ಪಿಂಗಿ ಸದ್ಭಕ್ತನಾಗಿರುತೆ (ವಾಗೀರ. ೨೬೩-೨). 

[ಸಂ.) 

ಶ್ಷಪಣೆ (ನಾ). ೧. ಇಲ್ಲದಿರುವಿಕೆ; ಅಭಾವ. ೨. ಕರ್ಮಕ್ಷಯ : 
ತಪನಾತಪದಿಂ ಚೇಷ್ಟಾಕ್ಷಪಣೆಯನೊಳಕೊಂಡು ([ಪಾಠಾಂ. ಕ್ಷಪಣತೆ 
ಯೊಳ್‌'] ಕೋಟಲಕ್ಕಿಗಂ ಬೆಳ್ಳಿಗಮಾತ್ಮ ಪುರೋಭಾಗದೊಳಿರ್ದೊಡಮುಪ 
ಶಮಿಸಿದುದು ( ಪಂರಾಮಾ. ೭-೯೫) ; ಕ್ಷಪಣೆಯಂ ಕುಜುತ್ತು ಅನಂತಾನು 
ಬಂಧಿ ಕ್ರೋಧಮಾನ ಮಾಯಾಲೋಭಂ (ಗೊಮ್ಮಸಾ. ೩-೪). 

[ಆ ಸೆಂ. ಕ್ಷಪಣ] 


ಕ್ಪಸಾಕರ ೨೨೯೩ ಕ್ಚಮಾಭಿಕ್ಸ್ಗ 


ಕ್ಷಪಾಕೆರ (ನಾ). ನಿಶಾಕರ; ಚಂದ್ರ: ಕ್ಷಪಾಕರನಿನಾತ್ಮಜಾಂಶಗತನಾಗೆ | ! ಕ್ಷಮಾಗುಣ (ನಾ). ಕ್ಷಮಿಸುವ ಗುಣ; ತಾಳಿಕೊಳ್ಳುವ ಗುಣ; 
(ಜಾತತಿ. ೨೦-೨೨); ಶಿಶುವು ದಿನೇ ದಿನೇ ಶುಕ್ಲಪಕ್ಷ ಕ್ಷನಾಕರನಂತೆ| | ತಾಳ್ಮೆ; ಸೈರಣೆ; ಸಹನೆ: ನೆಜಿದಲ್ಲಾ ಭಕ್ತಿ ದಯೆ ಪುದಿದಲವೌ 
ಮಿಂಚುತ್ತಿದ್ದಿತು (ಪುರಾವಿ. ೧೪೬). [ಸಂ.1 ದಾರ್ಯಂ ಕ್ಷಮಾಗುಣಂ ಶಕ್ತಿಯುಮೆಂಬಜಕಿಕೆಯ ಗುಣಮೇಲಜಗೊಳಂ 

ಶ್ಷಸಾನಾಥ (ನಾ). ರಾತ್ರಿಯ ಒಡೆಯ ; ಚಂದ್ರ. (ಸಂ. (ಆದಿಪು. ೪-೯೭). (ಸಂ. (ಕ್ಷಮಾ ೬ ಗುಣ)] 

ಕ್ಷಪಿತ (ಗು) ೧. ಕಳೆದ; ಕಳಿಸಿದ; ಎಸೆದ; ಬಿಸುಟ. ೨. ಕ್ಷೀಣ | 5 | ಕ್ಷಮಾಜ (ನಾ). ಭೂಮಿಯಲ್ಲಿ ಹುಟ್ಟಿದುದು; ಗಿಡ; ಮರ; 
ವಾದ; ಕುಗ್ಗಿದ; ಸೊರಗಿದ. ೩. ನಾಶಮಾಡಲ್ಪಟ್ಟ: ಅಖರ್ವ, ; ವೃಕ್ಷ: ಉದ್ದಾನು ವಟಕ್ಷಮಾಜನುಂ ಶಬರವಲ್ಲಭಂ ಮೆಬ್ಸಮೆಲ್ಲನೆಯ್ದಿದ 
ಬಾಹಾಗರ್ವಂ ಕ್ಷಸಿತ ರಿಪುಸೈನ್ಮನಿರ್ದಂ ... ಸುಗ್ರೀವಂ (ಪಂರಾಮಾ, | | ಹ (ಪಂಚತಂ. ೨೪೫-೧೨). ಕ್ಷಿತಿಜ? ಷರಾ. [ಸಂ.] 
೧೪-೪೧); ಶ್ರೀ ವರ್ಮಮಂಡಲೇಶ್ವರಂ ದುರ್ಧರ ತಪೋಮಹಾತಪ ಕ್ಷಪಿತ। | ಸ್ಲಮಾದಾನ (ನಾ). ಕ್ಷಮೆಯನ್ನು ಕೊಡುವುದು ; ಅಪರಾಧವನ್ನು 


ಜೀವನಂ ಜೀವಿತಾಂತ್ಯದೊಳ್‌ ಸಮಾಧಿವಿಧಿಯಿನವತೀರ್ಣಶರೀರಭಾರ ಕ್ಷಮಿಸುವುದು : ಕೆಲವು ಮೊಕದ್ದಮೆಗಳಲ್ಲಿ ಕ್ಷಮಾದಾನ ಮುಂತಾದವು 

ನಾಗಿ (ಚಂದ್ರಪು. ೪-೬೦ ವ). [ಸಂ.) 10 ಗಳನ್ನು ಮಾಡುವುದಕ್ಕೂ (Wm ೩೫) ; ಅವಳು ಆ ಕೆಸರಿನಲ್ಲಿ 
ಶ್ಷಪಿತಕಾಯ (ನಾ). ಸೊರಗಿದ ದೇಹವುಳ್ಳವನು: ಮತ್ತಿತ್ತ ಮೃದು | ಸಿಕ್ಕಿಕೊಂಡಿದ್ದಾಳೆ. ಅನಳಿಗೆ ಕ್ಷಮಾದಾನ ಮಾಡಬೇಕೆಂದು ನಾವು ಹೇಳ 

ಮತಿಗಳ್‌ ಉಗ್ರೋಗ್ರ ತಪಂಗೆಯ್ದತಿ ಕ್ಷನಿತಕಾಯರಾಲೋಕನಗರಕ್ಕೆ ಬೇಕಾಗಿದೆ (ಫುನರು. ೧೦೦). [ಸಂ. (ಕ್ಷಮಾ + ದಾನ)) 


ಚರಿಗೆಗೆ ಪೋದೊಡೆ (ಸಂರಾಮಾ. ೧೫-೪೯ ವ). [ಕ್ಷಪಿತ * ಕಾಯ] ಶ್ಷಮಾಧರ (ನಾ). ೧. ಭೂಮಿಯನ್ನು ಧರಿಸಿರುವುದು; ಬೆಟ್ಟ; 
ಕ್ಷಪಿತದುರಿತ (ನಾ): ಪಾಪಗಳನ್ನು ನಾಶಮಾಡಿದನು: ಕ್ಷಿತ ಪರ್ವತ. ೨. ಭೂಮಿಯನ್ನು ಹೊತ್ತು ನಿಂತವನು; ಆದಿಶೇಷ. 
ದುರಿತನ ವಚಃ ಕರ್ಣಪೂರಮಂ ಶ್ರವಣನಿಕಟಿದೊಳ್‌ ತಾಳ್ವಿ|15| ೧,೨: ಕ್ಷಮಾಧರಮನೀಗಳಿತ್ತಿ ಮೆಜಿದಂ ಮುಕುಂದಂ ನತಕ್ಷಮಾ 


(ಶಾಂಕಿಪು. ೬-೫೭). [ಕ್ಸವಿತ + ದುರಿತ] ಧರನನಾತನಂ ಕ್ಷಮೆಗೊಳಲ್ಕೈವೇಟ್ಕುಂ (ಜಗವಿ. ೪-೯೮). 
ಕ್ಷಪಿತವಯಸ (ನಾ). ೧. ವಯಸ್ಸು ಕುಗ್ಗಿದವನು; ಇಳಿವಯಸ್ಸಿ [ಸಂ. (ಕ್ಷಮಾ * ಧರ)] 

ನವನು. ೨. ಪಕ್ಷಿಗಳನ್ನು ನಾಶಮಾಡುವವನು. ೧, ೨: ಅಭಿನವ| | ಕ್ಷಮಾಧರತೆ (ನಾ). ಭೂಮಿಯು ಕೆಳಗೆ ಇಳಿಯುವಿಕೆ; ಅಧೋ 

ಯಾೌವನನಾಗಿಯುಂ ಕ್ಷಪಿತವಯಸನುಂ ಕೃಷ್ಣನಾಗಿಯುಂ ಅಸು, ಲೋಕವಾದ ಪಾತಾಳಕ್ಕೆ ಹೋಗುವುದು (?) : ಕ್ಷಮಾಧರತೆಯಂ 

ದರ್ಶನನುಂ (ಕಾದಂಪೂ. ೧೬೬)- [ಆ ಸೆಂ. ಕ್ಷಪಿತನಯಸ್‌] [20| ಟಲ್‌ ಚಲದೆ ತೋಜಕಿದಾ ಧೈರ್ಯಮಂ (ಜಗವಿ. ೪-೯೮). 
ಕ್ಷಪಿಯಿಸು, ಕ್ಷನಿಸು (ಕ್ರಿ). ೧. ಕುಗ್ಗಿಸು; ಕ್ಷೀಣಗೊಳಿಸು : ಜಪದಿಂ [ಸೆಂ. ಕ್ಷಮಾಧಕತಾ] 

ತಪದಿಂದೊಡಲಂ ಕ್ಷಪಿಯಿಸಿದಪೆನೆಂಬೊಡದು ಕೃತಜ್ಞತೆ ಗಡ (ಕಾದಂಪೂ. | | ಶ್ಲಮಾಧರನಿನಾಸ (ನಾ). ಆದಿಶೇಷನ ವಾಸಸ್ಥಳ; ಪಾತಾಳ 

₹೫೬) ; ಉಪವಾಸ ಪ್ರಡುರತೆಯಿಂ ವಪು ಗಿಡಿಗಿಡಿಜಂತ್ರ ಮಾದುದೆಂಬನೆ ಲೋಕ : ಕ್ಷಮಾಧರನಿವಾಸದೊಳ್‌ ಬಳಿಯಸನಿಕ್ಕಿ ಜ್‌ ಶೌರ್ಯಮಂ 

ವರಂ ಕ್ಷಪಿಯಿಸಿ (ಸುಕುಮಾ. ೪-೪). ೨. ನಾಶಗೊಳಿಸು; ಇಲ್ಲ - «* ಕ್ಷಮಾಧರೆಮನೀಗಳೆಿತ್ತಿ ಮೆಜಿದಂ ಮತಂ (ಜಗವಿ. ೪-೯೮). 

ವಾಗಿಸು: ನೋಹನೀಯಮಂ ನಿರ್ಮೂಲಮಪ್ಪಿನಂ ನಿರವಶೇಸಷಂ |2$ [ಕ್ಷಮಾಧರ * ನಿವಾಸ] 

ಕ್ಷಪಿಯಿಸಿ (ತತ್ತ್ವಪ್ರ. ೩೬೮); ಕ್ಲಾಯಿಕ ಸಮ್ಮಕ್ತ್ವದೊಳು ದರ್ಶನ| | ಕ್ಲಮಾಪ (ನಾ). ಭೂಮಿಯ ಒಡೆಯ; ಅರಸ; ರಾಜ: ಖುಕ್ಷದಂತಿ 

ಮೋಹತ್ರಯಂ ಕ್ಷಸಿಯಿಸಲ್ಪಟ್ಟು ರಗ (ಗೊಮ್ಮಸಾ. ೮೭-೨). ತರೆಕ್ಷುಪಣೆ ಹರಿ ಯಕ್ಷ ಶಿಖಿ ಚೋರೆ ಕ್ಷಮಾಪ ವಿಪಕ್ಷ ವಿಷಯಮ ... 

ಕ್ಷಪಿಸು : ದ್ವಾದಶಪ್ರಕೃತಿಗಳುಂ ನಿರವಶೀಷಮಾಗಿ ಕ್ಷನಿಸಲ್ಪಟ್ಟುವಪ್ಪುದ ಭೀತಿಗಳು ಆ ಕ್ಷಣವಳಿದು (ಬಸಪು. ೬೧-೮೩). (ಸಂ. 

ಅಕಿಂದಂ(ಗೊಮ್ಮಸಾ. ೬೬-೩). [ಸಣ 4 -ಇಸ್ಕು) | ಸಮಾಸಣ, ಕ್ಷಮಾಪಣೆ (ನಾ). ೧. ಕ್ಷಮೆಯನ್ನು ಯಾಚಿಸುವುದು. 
ಕಪಿಸು "ಕ್ಷಪಿಯಿಸು? ನೋ. ಟ್ಟ ೨. ತಾಳಿಕೊಳ್ಳುವಿಕೆ; ಮನ್ನಿಸುವಿಕೆ; ಕ್ಷಮಿಸುವಿಕೆ; ಕ್ಷಮೆ : (8). 
ಕಸೆ (ನಾ). ೧. ಇರುಳು; ರಾತ್ರಿ: “ತಮೀ, ತಮಿಸ್ರಾ .. . ಕ್ಷಪಾ... ಕ್ಷಮಾಪಣೆ: ೧. ಆತನು ಕ್ಷಮಾಪಣೆ ಕೇಳಿದಮೇಲೆ ಅವನನ್ನು ಬಿಡುಗಡೆ 

ರಾತ್ರಿ! --ಈ ೧೯ ಇರುಳಿನ ಪೆಸರ್‌?' (ಹಲಾಯು. ೧೮-೧೦೭). ಮಾಡಿದರು (ರೂಢಿ). (೮. ಸಂ. ಕ್ಷಮಾಪಣಂ] 

೨. ಅರಿಸಿನ. [ಸಂ. ಕ್ಷಪಾ) ಕ್ಷಮಾಪಣೆ "ಕ್ಷಮಾಪಣ' ನೋ. 
ಶಮ, "ಕ್ಷಮೆ' ನೋ. ಕ್ಷಮಾಪರ (ನಾ). ಕ್ಷಮಾಗುಣವುಳ್ಳವನು; ಸಹನಶೀಲ 
ಕ್ಷನ್ಮು (ಗು). ೧. ತಾಳ್ಮೆಯುಳ್ಳಿ ; ಸೈರಣೆಯುಳ್ಳ; ಶಾಂತ; ಸಹನ;35| ನಾದವನು; ಸಹಿಷ್ಣು: ಅಹಿತಸಿಂಹನಾಗಿಯುಮಾರ್ಗಂ ನಿಜದಿಂ 

ಶೀಲ. ೨. ಶಕ್ತ ಸರಃ ತಕ್ಕ. ೩. ಅನುಕೂಲವಾದ. (ನಾ). ; ಕ್ಷಮಾಪರನುಂ (ರಾಂತಿಪು. ೨-೯); ಏತರ್ಕಮಾತುರೆನಲ್ಲಂ ಸ್ಥಿರಮಂ 

ಸಮರ್ಥನಾದವನು; ಶಕ್ತನಾದವನು: *ಶ್ಷಮಃ, ಶಕ್ತಃ - ಈ ಕ್ಷಮಾಪರನೆನಿಕ್ಕು೦ -(ಜಾತತಿ. ೧೪-೮). (ಸಂ. 
೨ ಅರ್ಪವಂ? (ಹಲಾಯು. ೬೪-೨೩೨) ; ಕ್ಷಮರಾರಿತರರ್‌ ನಿಜಪದನು | | ಕ್ಲಮಾಪ್ರಾರ್ಥನೆ (ನಾ). ಕ್ಷಮೆ ಬೇಡುವಿಕೆ; ಕ್ಷಮೆಗಾಗಿ 
ಮನಜಕಿಯಲ್‌' (ಜಗವಿ. ೩-೧೦೫). (ಸಂ. ಪ್ರಾರ್ಥನೆ: ಈಗ ರಾಜಾಧಿರಾಜರ ಪಾದಕ್ಕೆ ರಗಿ ಕ್ಷಮಾಪ್ರಾರ್ಥನೆಯನ್ನು 


ಕ್ಷಮಣ (ನಾ). ಸೈರಣೆ, ಸಹನೆ; ತಾಳ್ಮೆ: “ಕ್ಷಮಾ... ಶ್ಷಮಣಂ, |40, ಮಾಡಿಕೊ (ಕವಿಕ. ೬೦). [ಸಂ. (ಕ್ಷಮಾ * ಪ್ರಾರ್ಥನಾ)] 
ಕ್ಷಮಣೀಯಂ, ಕ್ಪಾಂತಿಃ ಈ ೫ ತಾಳ್ಮೆ * (ಕಾಶಕೃ. ೧೦೮). [ಸಂ.] ಕ್ಷಮಾಭಿಕ್ಷೆ (ನಾ). ಕ್ಷಮಾದಾನ: ರೋಜನು... ಆ ಸೈನಿಕರಿಗೆ 


ಕ್ಷಮತೆ (ನಾ). ೧. ಯೋಗ್ಯತೆ; ಅರ್ಹತೆ. "ಕಾರ್ಯಕ್ಷಮತೆ? ಕ್ಷಮಾಭಿಕ್ಷೆಯನ್ನು ಕೊಡಿಸಿದನು (ಯಾರಾಣಿ. ೪೫೭); ಇವರೆಲ್ಲರ ಪರ 
ಪರಾ, ೨. ಶಕ್ತಿ; ಸಾಮರ್ಥ್ಯ: ದುಷ್ಟನಿಗ್ರಹ ಶಿಷ್ಟಪ್ರುತಿಪಾಲನಕ್ಸ ವಾಗಿ ಗ್ರಾಮಸ್ಥ ರೆಲ್ಲರ ಕ್ಷಮಾಭಿಕ್ಷೆ ನಡೆಯಿತು (ಚತೆಸ. ೧೦೯) ; ಆರ್ಚೈಲ್‌ 
ಮತೆಯಂ ಕ (ಪಂರಾಮಾ ೪-6೬) ಪ ಪ್ರವಚನ ಪರಿಪಠನ ಕಮತೆ ಸಂಘದ ಸದಸ್ಯನ ಒತ್ತಾಯದಿಂದ ಅವರಿಗೆ ಕ್ಷಮಾಭಿಕ್ಷೆ ನೀಡಬಹುದೆಂದು 


ವಾಣಿಯಂ . ತ ಭುಜ (ಚಂದ್ರಪು. ೪-೧೭). |45] ಶಿಫಾರಸ್ಸು ಮಾಡಲಾಯಿತು (ಪುನರು. ೧೦೩). 
(ಸಂ. ಕ್ಲಮತಾ] [ಸೆಂ. (ಕ್ಷಮಾ + ಭಿಕ್ಪಾ)) 


ಕ್ಷಮಾಯಾಚನೆ 

ಕ್ಷಮಾಯಾಚನೆ (ನಾ). - ಕ್ಷಮಾಪ್ರಾರ್ಥನೆ : “ನಾನು ಕ್ಷಮಾಯಾಚನೆ 

ಗಾಗಿ ಬಂದಿದ್ದೇನೆ? ಎಂದವನು ... ನುಡಿದನು (ಪುನರು. ೧೯೧). 
[ಸಂ. (ಕ್ಷಮಾ * ಯಾಚನಾ)] 

ಕ್ಷಮಾರುಹ (ನಾ). ಭೂಮಿಯಲ್ಲಿ ಹುಟ್ಟಿದುದು; ಮರ; ವೃಕ್ಷ: 
ಧರಣಿಯೊಳು ಕೆಡೆದಿರ್ದ ರುದ್ರಾಕ್ಷಾ ಕ್ಲಮಾರುಹ[ಪಾಕಾಂ. ಮಹೀರುಹ] 
ಮೋ (ಬಸಪ. ೨೦-೨೧). "ಭೂರುಹ' ಪರಾ. [ಸಂ.7 

ಶ್ಷಮಾರ್ಹ (ಗು). ಕ್ಷಮಿಸುವುದಕ್ಕೆ ಯೋಗ್ಯ; ಮನ್ನಿಸಲ್ಪಡತಕ್ಕ : 
ನಾವು ಕ್ಲಮಾರ್ಜರಲ್ಲ ನಮಗೆ ಮುಕ್ತಿ ವಿನೋ ಚನೆಗಳಿಲ್ಲ (ನರು. ೩೪೫). 

[ಸೆಂ. (ಕ್ಲಮಾ + ಆರ್ಹ)] 

ಕ್ಷಮಾವಲ್ಲಭ (ನಾ). - ಕ್ಷಮಾಪ : ನಿಜಪರಿ ರಕ್ತ್ಮಣಕ್ಟಮ ಕ್ಷಮಾವಲ್ಲಭ 
ಲಾಭ ಪ್ರಮುದಿತ ಮೇದಿನೀ ಹೃದಯದಂತೆ ಜಳಮಪಗತಕಲುಷಮಾಗೆ 
(ಆದಿಪು. ೬-೩೬ ವ). [ಸಂ. (ಕ್ಷಮಾ + ವಲ್ಲಭ)] 

ಸನಿ (ಗು). ಕ್ಷಮಾಶೀಲ; ಕ್ಷಮಿಸುವ ಗುಣವುಳ್ಳ : ಬಹುಸ್ತ್ರೀ ಪುತ್ರ 
ವಿತ್ತಾನ್ವಿತಂ ಕ್ಲಮಿ ತೇಜೋನಿಳಯಂ ... ತ್ಕಾಗಶೀಲ ಮಹೌದಾರ್ಯ 
ಗುಣಂ ಗುಣಾಢ್ಯನೆನಿಕು (ಜಾತತಿ. ೧೭-೨೭).  [ಸೇ. ಕ್ಪಮಿನ್‌] 

ಶ್ಷಮಿತೃ. (ನಾ). ತಾಳ್ಮೆಯುಳ್ಳವನು; ಸಹಿಸುವವನು; ಕ್ಷಮಿಸು 
ವವನು. [ಸಂ.7 

ಕ್ಷನಿಯಿಸು "ಕ್ಷಮಿಸು? ನೋ. 

ಶ್ಲಮಿಸು, ಕ್ಷಮಿಯಿಸು (ಕ್ರಿ). ಸೈರಿಸು; ಅಪರಾಧವನ್ನು ಮನ್ನಿಸು; 
ಕ್ಷಮೆಯನ್ನು ತೋರು: ಎನ್ನ ಗೆಯ್ದಪರಾಧಮಂ ಕ್ಲೃಮಿಸಿ ಸೈರಿಸುವುದು 
(ಚಾವುಂಪು. ೧೧೪-೨); ಇದನಾತನಂ ಬೆಸಗೊಂಡೊರ್ಮೆಗೆ ಕ್ಸಮಿಸುವಂತು 
ಮಾಲಕ್ಕಿಂ (ಪಂಚತಂ೧೩೮-೩) ; ಕ್ಷಮಿಸುವುದು ಸರ್ವೇಶ... ವೃಥಾಸು 
ಭಟಾಭಿಮಾನ ಭ್ರನಿತನನು (ಕುವ್ಕಾಅ. ೬-೮೦); ಶಿಕ್ಷಿಸುವುದಕ್ಕಿಂತ 
ಕ್ಷಮಿಸುವುದು ಬಹು ಯೋಗ್ಮವು (ಮುಂಬಯಿ.೩-೧೪). ಕ್ಷನಿಯಿಸು: 
ನೀಮುಂ ಮನಡೊಳೇವಂಗೊಳ್ಳದೆ ಕ್ಷವಿಂಯಿಸಿಮೆಂದು ನುಡಿದು(ವಡ್ಡಾ ಕಾ. 
೯೧-೨೧); ನೀಮೆಮ್ಮಂ ಪರೀಕ್ಷಿಸದೆ ಗೆಯ್ದ ಪರಾಧಮಂ ಕ್ರೈಮಿಯಿಸು 
ವುದೆನೆ (ಚಾವುಂಪು. ೯೮-೨೦); ದೇ ವರೆನಗೆ ಕಾರುಣ್ಯಂಗೆಯ್ವೊಡಿದೊಂದಂ 
ಕ್ಷಮಿಯಿಸುವುದೆಂದೊಡೆ (ಪಂರಾಮಾ. ೧೬-೭ ವ).: [ಕ್ಷಮೆ * -ಇಸ್ಕ್ಮು] 

ಕ್ಷಮೆ, ಕ್ಷಮ, (ನಾ). ೧. ಇತರರೆ ತಪ್ಪನ್ನು ಮನ್ನಿಸುವ ಗುಣ; 
ಸೈರಣೆ, ತಾಳ್ಮೆ; ಸಹನೆ: .ದಯೆಯುಂ ಕ್ಷಮೆಯುಂ ಪುಣ್ಯಾಶ್ರಮಂ 
ಗಳೆಂದಜಕಿದನುಹ್ಮಿಸಲ್‌ ಸಿದ್ಧಂ ಸಂಯಮಂ (ಜಿನಾಲೆ. ೧೯); ಕ್ಸಮೆ 
ಗೀಗಳ್‌ ಜೌವನಂ ತೀವಿದುದತುಳ ತಪಃಶ್ರೀಗೆ ಲಾವಣ್ಯಮೀಗಳ್‌ 
ಸಮಸಸ್ವಿರ್ದ್ವತ್ತು (ಎಕ. 21, ೧೨೭-೧೨೯; 1115) ; ದೀೀಪವಲ್ಲಾ 
ಕ್ಸಮೆಯಖಿಳ ಬೋಷಾಪಹಾರವು ಶೌರ್ಯಧರ್ಮದ ರೂಪುನೆಲೆಯಾ 
ಕ್ಸಮೆಯೆನಲು (ಕುವ್ಯಾವಿ. ೩-೨೫). ೨, ಭೂಮಿ; ಮಹಿ: ಕ್ರಮೆಯ 
ವಲ್ಲಭರೆಲ್ಲರಲಿ ನಿರ್ಮಮತೆಯಾಯಿತು ಮನಕೆ ನಿಮ್ಮಲಿ ರಮಿಸುವೀ 
ಯನುರಾಗನೆನಗಾಯ್ತೆಂದಳಿಂದುಮುಖಿ (ತೊರರಾ. ೩-೪-೧೨); 
ನುಡಿದಳಾ ಕ್ಸಮೆಯಸುತೆ (ಶ್ರೀರಾಮಾ, ೮೬-೨೪೦). ಕ್ಷಮ, : 
೧. ಅತ್ಯಧಿಕಮಹ ಕ್ಸಮವುಯೆಂದೆನಿಸುವವು ಅದು ಬಿತ್ತರಿಸೆ ಧೈರ್ಯವದು 
ದಶ (ಜ್ಞ್ಞಾನಸಿಂ. ೨೬-೫). (ಸಂ. ಕ್ಸಮಾ] 

ಶ್ಷನೆಗೊಳ್‌ (ಕ್ರಿ). ೧. ಸೈರಿಸು; ಕ್ಷಮಿಸು: ಮನದೊಳೆಳ್ಳಸಿತಪ್ಪೊಡಂ 
ಮುನಿಸಿಲ್ಲಡೆ. ... ಕ್ಷಮೆಗೊಂಡು ಮತ್ತೊಂದೆಡೆಗೆ ಪೋಪುದುಂ 
(ಧರ್ಮಾಮೃ. ೫-೨೦೩). ೨. ಕ್ಷಮೆಯನ್ನು ಬೇಡು ; ಕ್ಷಮಾಯಾಚನೆ 
ಮಾಡು: ಕ್ಲಮಾಧರಮನೀಗಳೆತ್ತಿ ಮೆಅಕಿದಂ ಮುಕುಂದಂ ನತಕ್ಸಮಾ 
ಧರನನಾತನಂ ಕ್ಸಮೆಗೊಳಲೈ ವೇಟ್ಕುಂ ದಿಟಿಂ (ಜಗವಿ. ೪-೯೮). 

[ಕ್ಷಮೆ * ಕೊಳ್‌) 


೨೨೯೪ 


6 


0 


43 


ಕ್ಲಯಮಾಸ 


ಶ್ಷಮ್ಯ (ಗು). ಕ್ಷಮಿಸಲು ಯೋಗ್ಯವಾದ; ಕ್ಪಮಿಸಬಹುದಾದ : 

ಮುದುಕಿ ಹಾಗೆ ಮಾತನಾಡಿದರೆ ಅದೂ ಕ್ಸಮ್ಯ ವಬ್ಲವೆ? (ಸಮಜೀ. ೬೧೦). 
[ಸೆಂ.] 

ಕ್ಷಯೆ (ನಾ). ೧. ಕೊರಗುವಿಕೆ; ಕುಗ್ಗುವಿಕೆ; ಸೊರಗುವಿಕೆ; 
ಕ್ಷೀಣತೆ. ೨. ಹಾಳಾಗುವಿಕೆ; ನಾಶ; ನಷ್ಟ; ಅಂತೃ: ಈ ಮದ 
ವತ್ಯಂಸಂಗಳಾಂಡ ಕ್ಷಯ ಸಮುದಿತ ಚಂಡಾಂಶು ಚಂಡಾಂಶು 
ವೆಂಬಂದದಿಂ (ಜಗವಿ. ೩-೨). ೩, ಜಗತ್ತಿನ ನಾಶ; ಪ್ರಳಯ; 
ಕಲ್ಬಾಂತ: “ಆ ಯುಗಾಂತಂ ಕಯಮದೆಂದೆನಲು . . . ಜಗ 
ವಿನಾಶಮಕ್ಕುಂ? (ಮಂಗರಕಾ. ೨೧-೧೨). ೪. ಒಂದು ಬಗೆಯ 
ಕೋಗ; ರಾಜಯಕ್ಚ್ಚ: ಮನುಜಂ ಬ್ಲೀಹಶ್ವಸನ ಕಯ 
ಗುಲ್ಮವಿದ್ರಧಿ ಪ್ಯಾಧಿಯುತೆಂ (ಜಾತತಿ. ೨೧-೧೩) ; ಆಮಶಂಕೆ, ಕ್ಷಯ 
ಮೊದಲಾದ ರೋಗಗಳು (ಅಡುಸಾ. ೬೪). ೫. ಎರಡು ಸಂಕ್ರಮಣ 
ಗಳುಳ್ಳ ಒಂದು ಚಾಂದ್ರಮಾಸ. "ಕ್ಷಯಮಾಸ' ಪರಾ. 
೬. ಪ್ರಭವಾದಿ ಅರುವತ್ತು ಸಂವತ್ಸರಗಳೆಲ್ಲಿ ಒಂದು: ಪ್ರಭವ 
° «ಕೆಯ (ಪಾಳಾಂ. ಅಕ್ಷಯ)ವೆಂದಜುವತ್ತು ತೆಜನಾಗಿಹುದು 
(ವಿವೇಕ. ೩೨೧). ೭. ಕ್ಷಯ, ಸ್ಥಾನ ಮತ್ತು ವೃದ್ಧಿ ಎಂಬ 
ತ್ರಿವರ್ಗದಲ್ಲಿ ಮೊದಲನೆಯದು : “ಕ್ಷಯಃ-ಶತ್ರುಗಳಿಂತಲೂ ತಾನು 
ಕಡಿಮೆಯಾಗಿರುವಿಕೆ * (ಸಿದ್ಧಾಂತಿ. ೨೦೭). ೮. ಸಮನಾಗಿರುವುದು ; 
ಸಮಾನ: ಆ ದೊರೆ ಯೇದೊರೆಯೊಂ ತಾನೇದೊರೆ ತದ್ದೇಶಕಾಲಮೇ 
ದೊರೆಯೋ ಮೇಣೇದೊರೆ ತಾಂ ಕ್ಸಯವೃದ್ಧಿಗಳಾದೊರೆಯವಿವೊರೆದು 
ಮುನ್ನೆ ಪರಿಕಿಪುದಆಿದೊಂ (ಶಾಂತಿಪು. ೨-೪೦). ೯. ಮನೆ; ವಾಸ 
ಸ್ಥಳ; ನಿವಾಸ: “ಆವಾಸ... ಕ್ಷಯಃ ... ಆಲಯಃ - ಈ ೩೧ 
ಮನೆ * (ಹಲಾಯು. ೪೯-೧೩೬). ೧೦, ಯಮನ ನಿವಾಸ. 
೧೧. ಯಮಧರ್ಮನ ಒಬ್ಬ ಮಂತ್ರಿ: ತಪನಜಂ ಪೊಜಮಟ್ಟು ... 
ಕ್ಷಯನೆಂಬ ಮಂತ್ರಿಯೊಡನೈತಂದರು (ಚೈಮಿಭಾ. ೨೭-೨೩). 
೧೨. ಸತ್ತ ಸೂತಕ; ಮೃತಾಶೌಚ: ದಾಯಾದಿಗಳ ಮರಣದಿಂದ 
ಕ್ಷಯ ಉಂಟಾಗುತ್ತದೆ (ರೂಢಿ). [ಸಂ.] 

ಶ್ಷಯಕರ (ಗು). ನಾಶಮಾಡುವಂತಹೆ; ನಾಶಕಾರಕವಾದ : ಅಹಿತ 
ಪಕ್ಷಕ್ಷಯೆಳರರ್‌ ಕಲಿಯುಗ ಗಾಂಗೇಯರ್‌ (ಕಣ. 11, ೧೦-೭೬; 1060); 
ದುರ್ಭವ ಕ್ಷಯಕರೆನ ಗರ್ಭಾವಿರ್ಭವಂ ನಿರ್ಭಿನ್ನಭಾವಂ (ಬಸಪು. ೫೩-೩). 

[ಸಂ.] 

ಕ್ಷಯೆಖಾಸ (ನಾ). ಕ್ಷಯರೋಗದಿಂದ ಬರುವ ಕೆಮ್ಮಲು: 
ಉಗುಳು ಶ್ವೇತವರ್ಣವಾಗಿ ಬಹಳ ಶ್ಲೇಸ್ಮದಿಂ ಕೂಡಿಕೊಂಡಿಹುದೆ 
ಶ್ಲೇಸಖಾಸ ... ಶ್ಲೇಸ್ಮವು ಕಪ್ಪುಹಳದಿ ವರ್ಣವಾಗಿರಲು ಕ್ಲಯಖಾಸ 
(ಸಕವೈ. ೨೦೬). ಕ್ಷಯ + ಖಾಸ] 

ಶ್ಲಯತಿಥಿ (ನಾ). ೧. ಸೂರ್ಯೋದಯಾನಂತರ ಆರಂಭವಾಗಿ 
ಮರುದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಮುಗಿಯುವ 
ತಿಥಿ. ೨. ಮರಣ ಹೊಂದಿದ ತಿಥಿ. [ಕಯ + ಶಿಥಿ] 

ಕ್ಷಯಪಕ್ಷ (ನಾ). ಚಂದ್ರನು ಕುಂದುತ್ತಾ ಹೋಗುವ ಪಕ್ಷ; 
ಕೃಷ್ಣ ಸಕ್ಸ; ಚಾಂದ್ರಮಾನ ತಿಂಗಳಿನ ಉತ್ತರಾರ್ಧ. 

[ಕ್ಷಯ * ಪಕ್ಕ] 

ಕ್ಷಯಮಾಸ (ನಾ). ಎರಡು ಸಂಕ್ರಮಣಗಳುಂಬಾಗುವ ಚಾಂದ್ರ 
ಮಾನ ತಿಂಗಳು: ಒನ್ಮೊಮ್ಮೆ ಒಂದು ಚಾಂದ್ರಮಾಸದಲ್ಲಿ 
ಎರಡು ಸಾರ ಸಂಕ್ರಾಂತಿಗಳಾಗುತ್ತವೆ; ಅದಕ್ಕೆ ಕ್ಷಯಮಾಸನೆಂಬ 
ಹೆಸರು (ಮುಂಬಯಿ. ೬-೭೦). "ಮಲವಮಾಸ' ಪರಾ. 

[ಕ್ರಯ 4 ಮಾಸ] 


ಕ್ಷಯರೋಗ 


ಕ್ಷಯರೋಗ (ನಾ). ಜ್ವರ, ಶ್ವಾಸ, ಕೆಮ್ಮಲು ಹಾಗು ರಕ್ತವನ್ನು 
ಕಾರುವುದು, ಮೊದಲಾದ ಲಕ್ಷಣಗಳುಳ್ಳ ದೇಹವನ್ನು ದುರ್ಬಲ 
ಗೊಳಿಸುವ ಒಂದು ಬಗೆಯ ರೋಗ; ರಾಜಯಕ್ಷ್ಮ: ದೇಹವನ್ನು 
ನಶಿಸುವ ಕಾಯಿಲೆಗಳಲ್ಲೆಲ್ಲಾ ಕ್ಷಯರೋಗ ಒಂದು ಮುಖ್ಯವಾದ 
ಕಾಯಿಲೆ (ಕೆಲರೋ. ೮೨). (ಕ್ಷಯ * ರೋಗ) 

ಶ್ಷಯರೋಗಾಣಜು (ನಾ). ಕ್ಷಯರೋಗವನ್ನು ಉಂಟುಮಾಡುವ 
ರೋಗಾಣು: ಕ್ಷಯಕೋಗಾಣುಗಳು ನಮ್ಮ ಬೇಹಕ್ಕೆ ಗಾಳಿಯ 
ಮೂಲಕ ಸೇರಿಕೊಳ್ಳುತ್ತವೆ (ಕೆಲರೋ. ೮೫). 

[ಕ್ಷಯ * ರೋಗಾಣು) 

ಕ್ಷಯರೋಗಿಣಿ (ನಾ). ಕ್ಷಯರೋಗವುಳ್ಳವಳು : ಕ್ಷಯರೋಗಿಣಿ 
ಯರು ಹೇಗೆ ಸಾಯುತ್ತಾರೆಂಬ ದೃಶ್ಯವನ್ನು ವಿಷೇಶೀಯ ತಾರೆಯೊಬ್ಬಳು 
ನವೀನ ರೀತಿಯಲ್ಲಿ ತೋರಿಸುತ್ತಿದ್ದಳು (ಪುನರು. ೩೯೮). 

[ಸೆಂ. ಕ್ಷಯರೋಗಿಣೀ] 

ಕ್ಷಯವೃಜಿನ (ನಾ). ಪಾಪಗಳನ್ನು ನಾಶಮಾಡುವವನು; 
ಪಾಪವನ್ನು ಪರಿಹರಿಸುವವನು : ಶ್ಷಯವೃಜಿನಂ ಜಿನಸಮಯಂ ... 
ನಯವ್ವಾಕಸರಂ ಸರಸ್ವತೀಮುಖಮುಕುರಂ (ಸುಕುಮಾ. ೧-೫೧). 

[ಕ್ಷಯ + ವೃಜಿನ] 

ಕ್ಷಯನ್ಯಾಧಿ (ನಾ). -ಕ್ಷಯರೋಗ : *ಶೋಫಂ ಕ್ಷಯಂ ಕ್ಷಯವ್ಯಾಧಿ 
ಯದು ? (ಮಂಗರಾ. ೧೧೪-೩). [ಕ್ಷಯ + ವ್ಯಾಧಿ] 

ಶ್ಷಯಾಶುಶುಶ್ಶಣೆ (ನಾ). ಪ್ರಳಯಕಾಲದ ಬೆಂಕಿ; ಪ್ರಳಯಾಗ್ನಿ : 
ಐರಾವತ ಪ್ರಭಾವದೊಳಂ ಕ್ಷಯಾಶುಶುಕ್ಷಣೆ ಕ್ಷೇಪದೊಳಂ ಪ್ರಳಯ 
ಜಲಧರೆ ಧ್ವಾನದೊಳಂ . . *ಅಗುರ್ವುಮದ್ಭುತಮುಮೆನಿಸಿ 
(ಜಗವಿ. ೬-೩೫ ವ). [ಕ್ಷಯ + ಆಶುಶುಕ್ಷಣೆ] 

ಕ್ಷಯಿತ್ತೆ (ನಾ). ಕ್ಷೀಣವಾಗುವಿಕೆ; ಕ್ಷಯವನ್ನು ಹೊಂದುವಿಕೆ : 
ಶೋಚನೀಯನಾದ ಚಂದ್ರನು ಚಂದ್ರನೇ ಸರಿ ಎಂದರೆ ಕ್ಷಯಿತ್ವ, 
ವಿಲಾಸಶೂನ್ಮತ್ವ, ಮಲಿನತ್ವ ಮುಂತಾದ ಅವಗುಣಗಳಿಂದ ಫಿಕೃಷ್ಟನೇಸರಿ 
(ಧ್ವನ್ಯಾಲೋ. ೧೧೯ ಅಡಿಬ). [ಸಂ.] 

ಕ್ಷಯಿಷ್ಣು (ಗು). ಕುಗ್ಗುವ ಸ್ವಭಾವವುಳ್ಳ; ಕ್ಷಯ ಹೊಂದುವಂತಹ; 
ನಶ್ವರವಾದ. [ಸಂ.) 

ಶ್ಷಯಿಸು (ಕ್ರಿ). ೧. ಸೊರಗು ; ಕೃಶವಾಗು : ಗ್ಲಾನ, ಗ್ಲಾಸ್ಸು ಶಬ್ದಗಳು 
ಸಂಣಗೆ ಕ್ಷಯಿಸಿ ದುರ್ಬಲನಾದವನ ಹೆಸರುಗಳು (ಸಿದ್ಧಾಂತಿ. ೧೬೧). 
೨. ಕ್ಷಯಹೊಂದು; ನಾಶವಾಗು. ೩. ನಾಶಮಾಡು: 


ನಿನ್ನೈಶ್ವರ್ಯ ಕ್ಷಯಿಸುವೆ ನಿಮಿಷ ಮಾತ್ರದಲಿ (ಚಂದ್ರಹಾ. ೪೯-೪೯).. 


[ಕ್ಷಯ + -ಇಸ್ಕು] 
ಕ್ಷಯೋಪಶಮ (ನಾ). [ಜೈನ] ಆತ್ಮನ ಐದು ಭಾವಗಳಲ್ಲಿ 
ಒಂದು; ಕರ್ಮದ ಕೆಲವು ಅಂಶಗಳು ನಾಶವಾಗುವುದು ; ಕೆಲವು 
ಶಾಂತವಾಗುವುದು: ಜಾತಿಸ್ಮರನಾದಂ ಕ್ಷಯೋಪಶಮವಶದಿಂದಂ 
(ಸುಕುಮಾ. ೧೦-೨೮). *ಕ್ಷಾಯೋಪಶಮಿಕ' ಪರಾ. 
[ಕ್ಷಯ + ಉಪಶಮ] 
ಕ್ರಯೋಪಶಮಲಜ್ಮಿ (ನಾ). [ಜೈನ] ಐದು ಬಗೆಯ ಲಬ್ವಿಗಳಲ್ಲಿ 
ಒಂದು : ಕಾಲಲಬ್ಕಿ ಕರಣಲಬ್ಧಿ ಉಸಪಶಮಲದಬ್ಧಿ ಕ್ಷಯೋಸಶಮಲಬ್ಬಿ 
ಪ್ರಾಯೋಗ್ಯತಾಲಬ್ಬಿ ಯೆಂಬ ಲಬ್ಲಿಪಂಚಕಮುಮಂ 
(ಸುಕುಮಾ. ೩-೬೯ ವ). (ಕ್ಷಯೋಪಶಮ + ಲಬ್ಛಿ) 
ಕ್ಷರ (ಗು) ೧. ಕರಗಿ ಹೋಗುವ; ನಶ್ವರವಾದ. ೨. ವಿಕಾರ 
ಹೊಂದಶಕ್ಕ; ಮಾರ್ಪಡುವ ಸ್ವಭಾವವುಳ್ಳ : ಕ್ಷರನಕ್ಷರನೆನಿಪಗಣಿತ 
ವಿರುದ್ಧಗುಣ ನಿನ್ನ ನಿಜವದೇಂ ಕೇವಳನೇ (ಜಗವಿ. ೩-೯೬). 


2೨೨೯೪೫ 


20 


25 


30 


33 


ಕ್ಪಾತ್ರ 

A. ಸ್ಥೂಲ ಶರೀರವನ್ನು ಹೊಂದಿರುವ; ಪ್ರಾಕೃತಿಕವಾದ; ಪಂಚ 

ಭೂತಾತ್ಮಕವಾದ: ಪಂಕೆ ಪರನೆ£ಪಾ ಕ್ಷರಾಕ್ಷರ ಪುರುಷರೀಪ್ರಕೃತಿಯಲಿ 

ತೋಣಲು (ಅಮೃತ. ೪-೫೬); ಸ್ಫುರಿಕುಂ ಮಹಾ ಕ್ಷರಾಕ್ಷರರೂಪಂ ಜಗ 

ಮೆಬ್ಲಂ (ವಿಷ್ಣುಪು. ೬-೯೬) ; ಕ್ಷರೆ ಅಂದರೆ ಸ್ಕೂಲ ಶರೀರವನ್ನು ಹೊಂದಿ 

ಶರೀರವನ್ನು ಕಳೆದುಕೊಳ್ಳುವ ಸ್ವಭಾವಗಳುಳ್ಳ ಬ್ರಹ್ಮಾದಿಗಳೆಲ್ಲರೂ ಕ್ಷರ 

ಶಬ್ದವಾಚ್ಕರು (ಹಸಾರ, ೩-೧ ಟೀಕು) ; ಕ್ಷರ, ಅಕ್ಷರ, ಉತ್ತಮ ಈ 

ತತ್ವತ್ರಯಗಳನ್ನು ಗೀತೆ ಪ್ರತಿಪಾದಿಸುತ್ತದೆ (ಭಾರದ. ೧೧೩). (ಸಂ. 

ಕರಣೆ (ನಾ). ಸ್ರವಿಸುವುದು; ಸೋರುವುದು; ಸ್ಪಲನ : ಆಕೆಯಂ 
ನೆನೆದಿಂದ್ರಿಯ ಕ್ಷರಣೆಯಾದೊಡೆ (ಪಂಪಭಾ. ೧-೬೮ವ) ; ಅಂತು ಕಂತು 
ಪರವಶನಾಗಿ ಧೈರ್ಯಕ್ಷರಣೆಯುಮಿಂದ್ರಿಯಕ್ಷರಣೆಯುಮೊಡನೊಡನಾಗೆ 
(ಸಂಪಭಾ. ೨-೪೨ ವ). [« ಸಂ. ಕ್ಷರಣ) 

ಕ್ಷರತೃರಟಿ (ನಾ). ಸ್ರವಿಸುತ್ತಿರುವ(ಆನೆಯ) ಕುಂಭ; ಮದೋದಕ 
ಹರಿಯುತ್ತಿರುವ ಕಪೋಲವುಳ್ಳದ್ದು : ಕ್ಷರತ್ಯರಟಿಂ ಪ್ರಾಂಶುಮುಖಂ 
ದಶದ್ವಯನಖಂ ಕ್ರೋಥೋದ್ದುರೆಂ ಸಿಂಧುರಂ (ಚಂದ್ರಫು. ೯-೯೯). 

[ಸಂ. ಕ್ಷತತ್‌ ೬ ಕರಟ] 

ಕ್ಷರಿಸು (ಕ್ರಿ). ಜಿನುಗು; ಹನಿ; ಸ್ರವಿಸು: ಆ ಕ್ಷರದ 

ಕ್ಷರಿಸುತ್ತಲಿರಲಿ ಅಕ್ಷರವು ಶಾಂತ ಜಲಧಿ (ಮುಕ್ತಕಂ. ೧೬-೧೧). 
[ಕ್ಷರಣ + -ಇಸ್ಕು] 

ಕ್ಷನ (ನಾ). ೧. ಸೀನುವಿಕೆ ; ಸೀನು. ೨. ಕರಿಯ ಸಾಸವೆ. ೩. ಒಂದು 

ಬಗೆಯ ಸಸ್ಯ: *ಶಬಲಃ- ಕ್ಷವ, ತೆವಟಗೆಬುಲ್ಲು (ಓಷಧಿ. ೧೫೯). 
[ಸಂ.) 

ಶ್ಷವಥು (ನಾ). ೧. ಸೀನು. ೨. ಕೆಮ್ಮಲು; ಕೆಮ್ಮು: *ಕ್ಷವಥುಃ, 
ಕಾಸಃ - ಈ ಸ ಕೆಮ್ಮು? (ಹಲಾಯು. ೮-೪೪೭) ; *ಕ್ಷವಥು ಖಾಸಮೆನೆ 
ಕೆಮ್ಮಕ್ಕು * (ಮಂಗರಾ. ೧೧೪-೪) ; ಕ್ಷನಥು ಪ್ರಾಣೋಪಾನೋದ್ರೇಕಾದಿ 
ರಹಿತಮುಮಾಗಿ (ಚಾವುಂಘು. ೪೬೪-೩). (ಸೆಂ. 

ಕ್ಷಳ (ನಾ). [ವ್ಯಾಕ] ಸಂಸ್ಕೃತದ ಲಕಾರಕ್ಕೆ ಪರ್ಯಾಯವಾಗಿ 
ಕನ್ನಡದಲ್ಲಿ ಬರುವ ಳಕಾರ: ಸಂಸ್ಕೃತಶಬ್ದನಿಯುಕ್ತ ಲಕಾರದ 
ನೆಲೆಗೆ ನಿಂದು ಸರಿಯಾಗಿ ಸಲ್ವುದಂ ಕ್ಷಳನೆಂಬರ್‌ (ಶಮದ. ೧೬); 
ಕೂಡೆ ಕವಿತ ವಿಚಾರಿಸಬೇಡದಜಕಿಂ ಜಳ ಕುಳಕ್ಷಳೆಂಗಳನಿದಆಕೊಳ್‌ 
(ಗಿರಿಕ. ೧-೩೨); ಅಳಕುಳಕ್ಷಳ ಲತ್ವದೆ . ೬ * ಪೊಚ್ಚಳರಕಾಜ 
ಪ್ರಾಸಭೇದಂಗಳ (ಸಾಳ್ವಭಾ. ೧-೪೫). "ಕುಳ, "ಅಟ? ಪರಾ. ([?] 

ಉ್ಸಾಂತ (ಗು.) ೧. ಸೈರಣೆಯುಳ್ಳ ; ಸಹಿಸುವ; ಶಾಂತವಾದ. 
(ನಾ). ೨. ತಾಳ್ಮಯುಳ್ಳವನು ; ಸಹಿಸುವವನು : ನವ ಕುಮಾರನು 
ಘಾ ಸ್ವಲ್ಪದರಲ್ಲಿ ಕ್ಲಾಂತನಾಗುವ ಸ್ವಭಾವದವನಾಗಿರಲಿಲ್ಲ 
(ಕಪಾಳುಂ. ೭). (ಸಂ. 

ಕ್ಪಾಂತಿ (ನಾ). ತಾಳ್ಮೆ; ಸೈರಣೆ; ಸಹನೆ; ಕ್ಷಮೆ: ಕಟ್ಟದ ಪಟ್ಟಂ 
ಬರ್ಪ ಮು ಪ್ಪ ೦ ಮಜಕಿಯಿಸಿತಧಿಕಳ್ಸಾಂತಿಯಂ ವಿಪ್ರವರ್ಗಾಸ್ಪದ 
ದರ್ಭಾನೀಕ ಸಂಮಾರ್ಜಿನಿ ಕಳೆದುದೆನಲ” ದುಸ್ವರಪ್ಪರ್‌ ನೃಪಾಲರ್‌ 
(ಕಾದಂಪೂ. ೪೫೪); ಕ್ಲಾಂತಿಃ - ಕ್ಷನೆನಿಯುಂ (ತತ್ತ್ವ್ರಪ್ರ. ೨೬೧). [ಸಂ.] 

ಕ್ಪಾತ್ರ (ಗು).೧. ಕ್ಷತ್ರಿಯನಿಗೆ ಸೇರಿದ; ಕ್ಷತ್ರಿಯನಿಗೆ ಸಂಬಂಧಪಟ್ಟ: 

ಕ್ಸಾತ್ರ ದುಸ್ತಾಮಸಮಡಸಿದವಂಗಕ್ಕುಮೇ ಸದ್ವಿವೇಕಂ(ಶಬಕಂ. ೪-೫೫). 

(ನಾ). ೨. ಕ್ರತ್ರಿಯರ ಕುಲ ಅಥವಾ ಸಮೂಹೆ: ಕೆಡಿಸುವರು 

ರಾಷ್ಟ್ರವನು ಕ್ಪಾತ್ರವ ತಡೆಗೆಡಿಸಿ ಚತುರೆಂಗಬಲವನು ಹುಡಿಹುಡಿಯ 

ಮಾಡುವರು ನಿರ್ಜರರು (ಕುವ್ಯಾಉ. ೪-೭೭). ೩. ಕ್ಷತ್ರಿಯರ ತೇಜಸ್ಸು, 

— ಘನತೆ, --ಗೌರವ, ಮಹತ್ವ. ೪. ರಾಜ್ಯಪಾಲನೆ. 

"ಕ್ಲಾಶ್ರಭಾರ' ಪರಾ. [ಸಂ.7 


ಳ್ಪಾರ 


ಕ್ಪಾತ್ರತೇಜ 


ಕ್ಸಾತ್ರತೇಜ (ನಾ). - ಕ್ಷತ್ರತೇಜ: ಭಾರತದಲ್ಲಿ... ಕ್ಪಾತ್ರತೇಜನೇ 
ಬಲಗೊಂಡು ಸಂದರ್ಭವಶಾತ್‌ ಸತ್ವದ ಸಹಾನುಭೂತಿಯನ್ನೊಂದುತ್ತದೆ : 
(ಭಾರದ. ೪೮೪). ([ಕ್ಸಾತ್ರ * ತೇಜ] 

ಕ್ಸಾತ್ರತೇಜಸ್ಸು (ನಾ). ಕ್ಷತ್ರತೇಜ: ಮುಖದಲ್ಲಿ ಕ್ಟಾತ್ರತೇಜಸ್ಸಿದೆ 
(ವಚಛಾ. ೭೮); ಈ ಕಲಿಯುಗದಲ್ಲಿ ಕ್ಪಾತ್ರತೇಜಸ್ಸಿನ ಮುಂದೆ 
ಬ್ರಾಹ್ಮಣ್ಮವು ಕಳೆಗುಂದಿತಲ್ಲ (ಕರ್ಣಾಅ. ೧೭). [ಕ್ಟಾತ್ರ4 ತೇಜಸ್ಸು] 

ಕ್ಪಾತ್ರಧರ್ಮ (ನಾ). - ಕ್ರತ್ರಧರ್ಮ: ಕ್ಪಾತ್ರಧರ್ಮವನೀಕ್ಷಿಸಲ್‌ 
ನಿನಗೆ ಪಾತಕಂ ಗೋತ್ರವಧೆಯಿಂದೆ ಬರ್ಪುದೆ (ಜೈಮಿಭಾ. ೨-೨೨) ; 
ಕ್ಸುತ್ರಧರ್ಮವೆಂದರೆ ಕ್ಷತಿಯಿಂದ ಕಿತಿಯನ್ನು ಕಾಪಾಡುವುದು 
ಕ್ಷಾಮಮಕ್ಳುಂ? (ಕವಿಕಂ. ೨೬೯); ಕ್ಪಾಮಕಾಲಕ್ಕೆ ನಾಮ ಮಾತ್ರ 
ಲಾಭ (ಗಾದೆ). ೫. [ನಾಟ್ಯ] ಕಪೋಲದ ಆರು ಭೇದಗಳಲ್ಲಿ ಒಂದು 
ಐ ಕೆನ್ನೆಗಳು ತೆಳ್ಳಗೆ ಕಾಣುವಂತೆ ಸ್ವಲ್ಪ ಒಳಕ್ಕೆ ಮಾಡುವುದು : | 
ತೆಳ್ಪಂ ತಾಳ್ವೆದ ಗಲ್ಲಗಳೊಳ್ತಂ೦ಬಡೆ ಕ್ಲಾಮಂ (ಲಾಸ್ಕರಂ. ೩-೧). 

ಕ್ತಾಮಡಾಮರ - ಕ್ಷಾಮ ಮತ್ತು ಡಾಮರೆ: ಕ್ಲಾಮಡಾಮರ 

ಕಾಲಲೀಲೆ , . , ಮದನನ ಮದಂ ಭೂತಖ್ಯಾತಿ ಹುಗಲಾಣವು 
(ಹಚಕಾ. ೧೦-೩೬) ; ಕ್ಷಾಮಡಾಮರ ಭಯನಿವಾರಣ (ಬಸಪ. ೭-೧೭); 
ಕ್ಲಾಮಡಾಮರಂಗಳುಂ ಬೇರುಡಿದು ಪಾಟಕ್ರೋಕುಂ ಪೊಟಲೊಳ್‌ | 
(ರಾಮಾಶ್ಚ. ೧೪-೨೯) ; ಈ ಸಸ್ಮವರ್ಗಗಳು ಎ ಕ್ಲಾಮುಡಾಮರಗಳನ್ನು 
ತಂದು ಸೇಡುತೀರಿಸಿಕೊಳ್ಳುತ್ತವೋ :(ಈಚಕೆ. ೧೨೦). [ಸಂ] 

ಕ್ಲಾಮಜಾಧೆ (ನಾ). ಬರಗಾಲದಿಂದ ಉಂಟಾಗುವ ತೊಂದರೆ: 
ಆರಂಬದಲ್ಲಿ ತೊಡಗಿದವರೆಲ್ಲರೂ ಹೀಗೆ ಮನಸ್ಸಿಟ್ಟು ಸರಿಯಾಗಿ ಕೆಲಸ 


ಮಾಡುತ್ತಾ ಬಂದರೆ ಆ ದೇಶಕ್ಕೆ ಕ್ಪಾಮಬಾಧೆಯೇ ಇರುವುದಿಲ್ಲ |45 
(ವ್ಯ ವಮ. ೪ii, ಮುನ್ನುಡಿ). [ಕಾಮ + ಬಾಧೆ] 


(ಭಾರದ. ೧೧೭). (ಕ್ಪಾತ) * ಧರ್ಮ] 10 

ಕ್ಪಾತ್ರಸ (ನಾ). ಪ್ರಾಂತಾಧಿಕಾರಿ; ಕ್ಷತ್ರಪ: ದರೃವುಷನು 
ನಿಯೆ_ಮಿಸಿದ ಪ್ರಾಂತಾಧಿಕಾರಿಗಳಿಗೆ "ಕ್ಪಾತ್ರಪ?' ಎಂದು ಹೆಸರು 
(ಭಾರದ. ೪೧೯). [ಆ ಸಂ. ಕ್ಷತ್ರಸ] 


ಕನ್ಪಿತ್ರಪೂರ್ಣ (ಗು). ಕ್ಷತ್ರಿಯ ತೇಜಸ್ಸಿದಿಂದ ಕೂಡಿದ; ವೀರಾ 
ವೇಶವುಳ್ಳೆ : ಕ್ಪಾತ್ರಪೂರ್ಣವಾದ ಮಾತುಗಳಿಂದ ಶ್ರಿ ಕೃಷ್ಣನನ್ನು 
ಸಂಬೋಧಿಸಿ... ಕೇಳುತ್ತಾನೆ (ಭಾರದ. ೧೧೧). [ಕ್ಸಾತ್ರ + ಪೂರ್ಣ] 
ಕ್ಪಾತ್ರಭಾರ (ನಾ). ೧. ರಾಜ್ಯಭಾರ; ಆಡಳಿತದ ಹೊಣೆ: 
ಸಮಸ್ತ ಕ್ಸಾತ್ರಭಾರಮಂ ಜಿತಶತ್ರುವೆಂಬ ಪುತ್ರನೊಳ್‌ ನಿಜಕಿಸಿ 
(ಚಂದ್ರಪು. ೯-೪೧ ವ). ೨. ಕ್ಷತ್ರಿಯೋಚಿತ ಹೊಣೆ. 
[ಕ್ಷಾತ್ರ * ಭಾರ) 
ಉ್ಪಾತ್ರನೀರ (ನಾ). ಕ್ಷತ್ರಿಯ ಕುಲದ ವೀರ: ಯುದ್ಧಮಾಡಲು 
ಕಿತ್ರವೀರನಾದ ಅರ್ಜುನನು ಅಲ್ಲಗಳೆಯುತ್ತಾನೆ (ಧರ್ಮಸಾ. ೧೩೮). 
[ಕ್ಪಾತ್ರ * ವೀರ 
ಕ್ಪಾತ್ರಶಕ್ತಿ (ನಾ). ಕ್ಷತ್ರಿಯ ಶಕ್ತಿ; ಸೈನಿಕ ಶಕ್ತಿ: ರಾಷ್ಟ್ರದ ಸಂಪತ್ತು 
ಮತ್ತು ಸಂಸ್ಕೃತಿಯ ರಕ್ಷಣೆ ನಾಯಕನ ಕ್ಷಾತ್ರಶಕ್ತಿಯನ್ನ ವಲಂಬಿಸಿದೆ 
(ಬುಕ್ಸಾರ. ೧೦೩ ಪೀಠಿಕೆ); ಕ್ಷಾತ್ರಶಕ್ತಿಯನು ಗೆದ್ದಂದದಲಿ ಬ್ರಹ್ಮ 
ತೇಜವನು ಗೆಲ್ಲುವರೆ? (ಕೋಗಿಲೆ. ೨೧-೬೨). (ಕ್ಷಾತ್ರ *- ಶಕ್ತಿ] 
ಕ್ಪಾನು (ಗು). ೧. ಸುಡಲ್ಪಟ್ಟ; ಸೀದುಹೋದ: (8). 
೨. ಬಡವಾದ ; ಸೊರಗಿದ; ಕೃಶವಾದ; ತೆಳುವಾದ: ಕ್ಷಾಮವು 
ಮಧ್ಯವು ಅಕೃಶವು ಜಘನವು (ಇಂಚಾಪ. ೧೭೪-೫೬). (ನಾ). 
೩. ತೆಳುವು; ಕ್ಷೀಣತೆ: ಕ್ಷಾಮಂ ಲಲನಾಮಧ್ಯ್ಮದೊಳಬ್ಲದಾ ಸುದೇಶ 
ದೊಳುಂಟೀ (ಗಿರಿಕ. ೨-೮). ೪. ಬರ; ಬರಗಾಲ: *“ಡಾವರಮಾ 


15 


28 


90 


KL 


ಳ್ಸಾರ 


ಕ್ಲಾಯಿಕ (ನಾ). [ಜೈನ] ಆತ್ಮನ ಐದು ಭಾವಗಳಲ್ಲಿ ಒಂದು; 
ಕರ್ಮಬಂಧದಿಂದ ಸಂಪೂರ್ಣ ಬಿಡುಗಡೆ ಹೊಂದುವ ಅವಸ್ಥೆ : 
ಜೀವನನಾವುಸಾಯದಿನುಪಲಕ್ಷಿಸಲ೯ ಬರ್ಕುಮೆಂದೊಡೆ ಭಾವೋಪಲಕ್ಷಕಂ 
ಜೀವನೆಂಬುದು ಆವಾವುವೆಂದೊಡೆ ನನಯಿಕಭಾನಂ ಔಫಶಮಿಕಭಾವಂ 
ಕ್ಲಾಯಿಕಭಾವಂ ಕ್ಲಾಯೋಪಶಮಿಕಭಾವಂ ಪಾರಿಣಾಮಿಕಭಾವಮೆಂ 
ದಿಂತು ಭಾವಮಯ್ತು ತೆಅನಕ್ಕುಂ (ಸುಕುಮಾ. 6-೪ ವ); ಕೇವಲ 
ಜ್ಞಾನಿಗಳ್ಲೆ ನಿಯಮದಿಂ ಕ್ಲಾಯಿಕಮಕ್ಕುಂ . . . ನಿರ್ಲೇಶೃರ್ಗೆ 
ನಿಯವದಿಂ ಕ್ಪಾಯಿಕಮಕ್ಕುಂ, ಆಭವೃರ್ಗಿಲ್ಲ(ತತ್ತ್ವಪ್ರ. ೧೨). [ಸಂ.] 
ಕ್ಸ್ಸಾಯಿಕದೃಷ್ಟಿ (ನಾ). [ಜೈನ] - ಕ್ಷಾಯಿಕಸಮೃಕ್ತ್ವ: 
ಕ್ಪಾಯಿಕದೃಷ್ಟಿ ತುಷ್ಟಿ ಯೊಳೊಡಂಬಡೆ (ಶಾಂಕಿಪು. ೧-೪). 
[ಕಾಯಿಕ * ದೃಷ್ಟಿ] 
ಕ್ಸಾಯಿಕಸಮ್ಯಕ್ತ್ವೈ (ನಾ). [ಜೈನ]: *ದರ್ಶನ ನೋಹನೀಯ 
ಕರ್ಮವು ಕ್ಷೀಣವಾದಮೇಲೆ ನಿರ್ಮಲಶ್ರದ್ಧೆಯುಂಟಾಗುತ್ತದೆ. ಇದಕ್ಕೆ 
ಕ್ಪಾಯಿಕ ಸಮ್ಮಕ್ತ್ವವೆಂದು ಹೇಳುತ್ತಾರೆ ” (ಶ್ರಾವಕಾ. ೬೨೩); ಕ್ಪಾಯಿಕ 
ಸ ಮ್ಮ ಕ್ವಮುಮನಂತ ಜ್ಞ್ಞಾನಮುಮನಂತದರ್ಶನಮುಮನಂತ 
ವೀರ್ಯಮುಂ . . . ಅವ್ಯಾಬಾಧಂಗಳೆಂಟುಂ ಗುಣಂಗಳಾತ್ಮಾಯತ್ತ 
ಮಾಗೆ (ಶಾಂತಿಪು. ೧೨-೫೧ ವ); ಸಪ್ತ ಪ್ರಕೃತಿಗಳ ನಿರವಶೇಸಕ್ಷಯದಿಂ 
ಕ್ಪಾಯಿಕಸಮ್ಮಳ್ಳ್ವಮಕ್ಕುಂ (ಶಾಸ್ತ್ರಟೀ. ೪೨-೪). 
[ಕ್ರಾಯಿಕ | ಸಮ್ಯಕ್ತ್ವ] 
ಕ್ಪಾಯಿಕಸಮ್ಯಗ್ಗರ್ಶನ (ನಾ). ೯ ಕ್ಷಾಯಿಕಸಮ್ಯಕ್ಷ್ವ: ಮಿಥ್ಯಾತ್ವ 
ಸಮೃಕ್ಟ್ರಕೃತಿ ಸಮ್ಮ ಜಕ್ಕಿಥ್ಮಾತ್ತಮೆಂದು ತ್ರಿವಿಧಮಪ್ಪ ದರ್ಶನ ಮೋಹ 
ನೀಯಮಂ ಜಿ ಮೂರ ಲಿಸಿ ಕ್ಪಾಯಿಕ ಸಮ್ಮಗ್ಗರ್ಶನಮನವಗಯ್ಸಿ 
(ಶಾಂತಿಪು. ೧೧-೧೧೧ ವ). [ಕಾಯಿಕ + ಸಮ್ಯಗ್ಗರ್ಶನ) 
ಕ್ಹಾಯಿಕಸಮ್ಯಗ್ಮೈಷ್ಟಿ (ನಾ). ೧. - ಕ್ಷಾಯಿಕಸಮ್ಯಕ್ತ್ವ: ಸಪ್ತ 
ಪ್ರಕೃತಿಗಳ ನಿರವಶೀನ ಕ್ಷಯದಿಂ ಕ್ಪಾಯಿಕ ಸಮ್ಮಗ್ನೃಷ್ಟಿಯಕ್ಕುಂ 
(ಕ್ರಾವಕಾ. ೧೭೩-೧). ಪಿ. ಕ್ಷಾಯಿಕಸಮ್ಯಕ್ಕ್ವವನ್ನು ಹೊಂದಿ 
ದವನು: ದರ್ಶನ ಮೋಹನೀಯತ್ರಿಕದ ನಿರ್ಮೂಲನದಿಂ ಕಾಯಿಕ 
ಸಮ್ಮಗ್ಧೃಷ್ಟಿಯಾಗಿ (ಅದಿಫು. ೧೦-೧೪ ವ), ಆ ಯತಿನಾಥರ ಶಿಷ್ಕರ್‌ 
«ಕಾಯಿಕ ಸಮ್ಯಗ್ಹೃಷ್ಟಿಗಳ್‌ (ಶಾಂತಿಪು. ೧-೨೦). 
[ಕಾಯಿಕ * ಸಮ್ಮಗ್ಲೃಷ್ಟಿ] 
ಕ್ಸಾಯೋಪಶಮಿಕ (ನಾ). [ಜೈನ] ಆತ್ಮನ ಐದು ಭಾವಗಳಲ್ಲಿ 
ಒಂದು: ಔದಯಿಕಭಾವಂ... ಕ್ಲಾಯೋಪಶಮಿಕಭಾವಂ ಪಾರಿಣಾಮಿಕ 
ಭಾವಮೆಂದಿಂತು ಭಾವಮಯ್ದು ತೆಜನಕ್ಕುಂ (ಸುಕುಮಾ. ೮-೪ ವ). 
| [ಸಂ.] 
ಕಾಲ). ಉಪ್ಪಾದ; ಉಪ್ಪಿನ ರುಚಿಯುಳ್ಳ; ಉಪ್ಪುಪ್ಪಾದ. 
- ಕೊರೆಯುವ ; ಕಟುವಾದ; ಖಾರವಾದ; ಉಗ್ರವಾದ; 
ತೀಕ್ಷ್ಣವಾದ: ನಾಲಗೆ. . . ಕ್ಪಾರವಾಗಿ ದ್ರವವಾತ ಇದ್ದರೆ 
ಹಿತ್ತಾಧಿಕೈವೆಂದರಿವುದು (ಸಕವೈ. ೧೪). ೩. ಜಿನುಗುವ ; ಸೋರುವ; 
ದ್ರವಿಸುವ. (ನಾ). ೪. ಉಪ್ಪು; ಲವಣ; ಸವುಳು; ಚವುಳು: 
ಕ್ಪಾರಂನಉಪ್ಪಿಗೂ (ನಾನಾರ. ೧೨೮ ಟೀಕೆ). ೫. ಉಗ್ರತೆ; ತೀಕ್ಷ್ಣತೆ 2 
ಈ ಉಪ್ಪಿಗೆ ಅಟ್ಟುಪ್ಪು ಅನ್ನುತ್ತಾರೆ. ಆದಕ್ಕೆ ನಮ್ಮ ದೇಶದಲ್ಲಿ ಹುಟ್ಟುವ 
ಉಪ್ಪಿಗಿಂತ ಕ್ಷಾರ ಕಡಿಮೆ (ಮುಂಬಯಿ. ೪-೨೦೦); ಹೆಚ್ಚು ಕ್ಪಾರವುಳ್ಳ 
ಅಗ್ಗದ ಸಾಬೂನನ್ನು ಉಪಯೋಗಿಸಿ (ಗೃಹವಿ.೬೨). ೬. ಬೂದಿ; ಭಸ್ಮ: 
*ಕ್ಷಾರಂ ವಿಭೂತಿ ಭಸ್ಮಂ ರಕ್ಷೆ ಭಸಿತಮೆನೆ ಸಾರಿರ್ದ ಬೂದಿಯಕ್ಕು? 
(ಮಂಗರಾ.೧೫-೯); ಅದಕ್ಳೆದು ನಾಮವದನಜಂಪುವೆಂ ವರ ವಿಭೂತಿರ್ಭಸಿತ 
ಭಸ್ಮಳ್ಸಾರಂ ರಕ್ಷೆ ಪರಿನಿಡಿಯೊಳುಜುನ ಫೆಸರಿಂತಿವುಂ (೪ಶಿಚಂ. ೪೧-೪). 


ಉ್ಪಾರಕ 


ಕ್ಪಾರಕೂಪ (ನಾ). ಒಂದು ನರಕದ ಹೆಸರು: ಕ್ಷಾರಕೂಪ , . . 
ಶಿಲಾಸಂಕಟಮೆಂಬೈದು ಮಂತ್ರಿನರಕಂಗಳಿಂದೊಪ್ಪಿ ವಿಷವರ್ತುಳವೆಂ 
ಬರಸು ನರಕನಿಹುದು (ವಿವೇಕ. ೧೮೧). [ಕಾರ + ಕೂಪ] 

ಳ್ಸಾರಣ (ನಾ). ೧. ಸೋರುವಂತೆ ಮಾಡುವುದು. ೨. ವ್ಯಭಿಚಾರದ 
ಆರೋಪ, ತಪ್ಪು ಹೊರಿಸುವುದು. ೩. ಬಯ್ಗುಳು: 
*ಶಾಸಮಾಳ್ರೋಶಂ ವಿರೊಕ್ಷಣಂ ಕ್ಪಾರಣಾಕ್ಷೇಪಮೆನೆ ಬೈಗುಳೆನಿಸಿಕ್ಕು? 
(ಮಂಗರಾ, ೨೬-೫). [ಸಂ.] 

ಕ್ಪಾರದ್ರವ್ಯ (ನಾ). ಲನಣಾಂಶವುಳ್ಳ ದ್ರವ್ಯ; ಕ್ಷಾರ ಸಹಿತವಾದ 
ದ್ರವ್ಯ: ಕ್ಪಾರದ್ರವ್ಮಗಳನ್ನು ಹೆಚ್ಚಾಗಿ ತೆಗೆದುಕೊಂಡಿದ್ದರೆ ನಾಡಿಯು 
ಬೆವರುಸಹಿತ ಅತಿವೇಗದಲ್ಲಿ ನಡೆಯುತ್ತೆ (ಸಕವೈ. ೧೨). 

[ಕಾರ * ದ್ರವ್ಯ] 

ಕ್ಪಾರಮೃತ್ತಿಕೆ (ನಾ). ಉಪ್ಪಮಣ್ಣು; ಸವುಳುಮಣ್ಣು ; ಚೌಳು 
ಮಣ್ಣು : “ಊಹಃ ಕ್ಷಾರಮೃತ್ತಿಕಾ- ೨ ಚೌಳುಮಣ್ಣಿನ ಹೆಸರುಗಳು” 
(ಸಿದ್ಧಾಂತಿ, ೮೩). [ಳ್ಪಾರ + ಮೃತ್ತಿಕೆ] 

ಕ್ಸಾರವಾರಿ (ನಾ). ಉಪ್ಪುನೀರು : ಸುಜುಸುಜನೆ ಬಡಿತಂಗಾಸುವುದುಂ 
ಕರ್ಕಶ ಕ್ಪಾರವಾರಿಯಂ ತಂದು ಸಜಸಜನೆ ಪೂಸುವುದುಂ 
(ಸುಕುಮಾ. ೧೧-೪೭ ವ). [ಕ್ಸಾರ + ವಾರ್ಮಿ) 

ಕ್ಪಾರವಿಧಿ (ನಾ). ಒಂದು ಬಗೆಯ ವೈದ್ಯಕೀಯ ಚಿಕಿತ್ಸೆ; ಲವಣ 
ವನ್ನು ಉಪಯೋಗಿಸಿ ಮಾಡುವ ಚಿಕಿತ್ಸೆ: ಬಾಲ್ಯದಲ್ಲಿಯೂ 
ವೃದ್ಧಾಸ್ಮದಲ್ಲಿಯೂ ಕ್ಪಾರವಿಧಿ, ಅಗ್ನಿವಿಧಿ, ಶಸ್ತ್ರವಿಧಿಗಳನ್ನು ಮಾಡ 
ಲಾಗದು (ಸಕವೈ. ೧೫). (ಕಾರ * ವಿಧಿ) 

ಕ್ಸಾರಾಂಬುಧಿ (ನಾ). ಉಪ್ಪುನೀರಿನ ಕಡಲು ; ಲವಣಸಮುದ್ರ. 

[ಕ್ಷಾರ * ಅಂಬುಧಿ] 

ಕ್ಪಾರಾಂಶ (ನಾ). ಉಪ್ಪಿನ ಅಂಶ: ಅದು (ನೀರು) ಬಿಸಿಲಿಗೆ ಬತ್ತಿ 
ಹೋಗಿ, ಅದರೊಳಗಿನ ಕ್ಷಾರಾಂಶವ್ರ ತಳಕ್ಕೆ ಕೂಡ್ರುತ್ತದೆ (ಮುಂಬಯಿ. 
೪-೧೯೮). [ಕಾರ -- ಅಂಶ] 

ಕುರಿತ (ಗು). ೧. ಸೋರುವಂತೆ ಮಾಡಲ್ಪಟ್ಟ. ೨. ವ್ಯಭಿಚಾರದ 
ಆರೋಪಕ್ಕೆ ಗುರಿಯಾದ. (ನಾ). ೩. ಅನಾಚಾರದ ಆರೋಪಕ್ಕೆ 
ಗುರಿಯಾದವನು : “ಆಕ್ಷರಿತಃ, ಕ್ಷಾರಿತಃ, ಅಭಿಶಸ್ತ್ರಃ - ೩ ಪರಸ್ತ್ರೀ 


೭. ಗಾಜು; ಕಾಜು. ೮. ಬಯ್ಗುಳು ೯. (ಆಲಂ) ದುಷ್ಪ ;| 
ಗಮನ ಬ್ರಹ್ಮಹತ್ಮಾದಿ ದೋಷಗಳಿಂದ ದೂರಲ್ಪಟ್ಟ ವನ ಹೆಸರುಗಳು ” 
(ಸಿದ್ಧಾಂತಿ. ೨೮೭). [Ao.] 


ನೀಚ. ನುಗ್ಗೆ, ಮೂಲಂಗಿ, ಮುತ್ತುಗ, ಫುಲ್ಲಂಪುರುಜೆ, 
ಚಿತ್ರಮೂಲ, ಹಸಿಶುಂಠಿ, ಬೇವು, ಕಬ್ಬು, ಉತ್ತರಣೆ, ಕೀರೆ 
— ಈ ಹತ್ತು ಕ್ಷೂರದ್ರವ್ಯಗಳು. ಇವುಗಳಿಗೆ ಕ್ಲಾರದಶಕಗಳೆಂದೂ 
ಹೆಸರು. [ಸೆಂ.] 
ಕಾರಕ (ನಾ). ಮೊಗ್ಗು; ಕೋರಕ; ಕುಟ್ಮಲ; ಕಲಿಕೆ. [ಸಂ.] 
ಕ್ಪಾರಕಿ (ನಾ). ಒಂದು ಬಗೆಯ ಬಳ್ಳಿ: *ಕ್ಷಾರಕಿಯೆನಕೈ 
ತಮ್ಮಡಿನಲ್ಲಿ? (ಮಂಗರಾ. ೪೪-೪೫). [ಸಂ.1 
| 
ಕ್ಸಾರೋದಕ (ನಾ). ಉಪ್ಪುನೀರು: ಲವಣಾಂಬುಧಿಯ 
ಕ್ಷಾರೋದಕವು ಮೇಘಗಳ ಸಂಸೃತಿಯನಿಂಬಿಡಿದು ಸ್ವಾದೈದಿದೊಲು | 
(ಗಗತಾ. ೧೪-೨೬). [ಕಾರ *' ಉದಕ್ಕ) 
ಕ್ಲಾರೋದಧಿ (ನಾ). - ಕ್ಷಾರಾಂಬುಧಿ: ನನ್ನೆದೆಯ ನಿನ್ನೆದೆಯ 
ನಡುವೆ ಕ್ಷಾರೋದಧಿಯು (ಉಯ್ಯಾಲೆ. ೩೭-೧). 
[ಕ್ಷಾರ + ಉದಧಿ) 
ಕ್ಸಾಲ (ನಾ). ತೊಳೆಯುವಿಕೆ ; ಶುದ್ಧಿಮಾಡುವಿಕೆ. [ಸಂ.] 


೨.೨೯೭ 


ಕ್ರಿತಿಜ 


ಕ್ಲಾಲನ (ನಾ). - ಕ್ಷಾಲ: ತದ್ದೋಸ ಪಂಕಿಲತಾ ಕ್ಷಾಲನ ತತ್ಪರಂ 
(ಪಂರಾಮಾ. ೭-೧೧೭) ; ಶಾಲ್ಕಕ್ಷತಪ್ರಸರ ಕಾಲನ ತೋರಣ ಗ್ರಥನ 
ಮುಳ್ತಾಮಾಳಿಕಾಳಂಬನ ವ್ಯಸನ ವ್ಯಗ್ರಕರಂ ಕರಂ ಸೊಗಯಿಸಿತ್ತಂತಲ್ಲಿ 
ಕಾಂತಾಜನಂ (ಚಂದ್ರಪು. ೬-೫೫) ; ಚರಣವದನ ಕ್ಪಾಲನಾಂತಃಕರಣ 
ಶುದ್ಧಿಯಲಾಚನುನ ವಿಸ್ತರಣದಲಿ (ಕುವ್ಯಾಗ. ೩-೪೨); ದುಃಖ 
ಪಾತಕಗಳ ಕ್ಷಾಲನವಾಗಲೇಬೇಕು (ತುಳಸಿ. ೧೭೯). [ಸಂ] 
ಕ್ಸಾಲನೆ (ನಾ). ಇ ಕ್ಷಾಲ: ಆ ಪಾಪಕ್ಷಾಲನೆಯಾದಾಗ ಆ ರಜ್ಜು 
ಮಾಯಾವಾದೀ ತು (ಸಮಜೀ. ೯೭೧). [ಆ ಸಂ. ಕ್ಷಾಲನ) 
,1ಕಾಲಿತ (ಗು). ತೊಳೆಯಲ್ಪಟ್ಟ ; ಶುದ್ಧ ಗೊಳಿಸಲ್ಪಟ್ಟ : ಕ್ಹಾಲಿತ 
10 ಮಲಿನಪಂಕಹಯಪಯಸೇ ಲಾಲಿತಾಸಮತೇಜಸೇ . .. ಬಸವಾಯ ತೇ 


5 


ಜಯತು (ಬಸಪು. ೬೦-೮೯). [ಸಂ.] 

ಕ್ಪಾನ (ನಾ). - ಕ್ರವ. [ಸಂ.] 

ಶಿತ (ಗು). ೧. ಕುಗ್ಗಿಸಲ್ಪಟ್ಟ; ಕಡಮೆಗೊಳಿಸಿದ; ಕ್ಷೀಣಿಸಿದ; 
ಕ್ಷೀಣ. ೨. ನೋಯಿಸಲ್ಪಟ್ಟ ; ಹಿಂಸಿಸಲ್ಪಟ್ಟಿ. [ಸಂ.] 


15| ಸ್ತಿತಿ (ನಾ). ೧. ಪೃಥ್ವಿ; ಭೂಮಿ: ಚತುರಂತ ಕ್ಲಿತಿಕಾಂತೆ ಕೇಳ್‌ 
ಜಲಧಿ ಕೇಳ್‌... . ಎಂದು ಪೂಹಣ್ಮೊದಣಕಿದೆಂ (ಗವಾಯು. ೮-೨೩) ; 
ಸಿತಿಯೊಳ್‌ ಮುನ್ನ ಬ್ಬನೇತ್ರಂ ಮನೆಯಳಿಯನೆನಲ್‌ ಕ್ಷೀರವಾರಾಶಿಯಿಂ 
ವಿಶ್ರುತ ಲಕ್ಷ್ಮೀದೇವಿಯಂ ಕೌಸ್ತುಭಮಣಿಸಹಿತಂ ಕೊಂಡಂ (ಪುಷ್ಪಪು. 
೧-೭೨) ; ನಿನ್ನಂತೆ ಸತ್ಯರೀ ಕಿಕಿಯೊಳಿನ್ನ್ನಾರುಂಟು (ಹಚಕಾ. ೧೪-೧೦). 
೨. ಸ್ಥಳ; ಪ್ರದೇಶ: ಕ್ಲಿತಿಪತಿಯ ಪಾದಪೀಕೆ ಕ್ಲಿತಿಯೊಳ್‌ ನತರಾಗಿ 
(ನೇಮಿಪು. ೩-೧೩೨). ೩. ಮಣ್ಣು; ನೆಲ; ಹೊಲ. ೪. ಕೇಡು; 
ಕ್ಷಯ; ನಾಶ: “ಧರಾತಳ ಕೇಡುಂ ಕಿತಿಯಕ್ಕುಂ ? (ನಾನಾರ. ೧೩೧) ; 
ರಾಜಲೀಲಾನುವರ್ತನೆ ದೋಷಾವೃತಮಲ್ಲದೇ ಕ್ಷಿತಿ ಮನಕ್ಕುದ್ವೇಗಮಂ 
ಮಾಡದೇ (ವುತೃಫ. ೧೩-೨೯). ೫. ವಾಸಸ್ಥಳ; ನಿವಾಸ. 
೬. [ಗಣಿತ] ಇಪ್ಪತ್ತೊಂದು ಅಂಕಗಳಿರುವ ಸಂಖ್ಯೆ: ಕ್ರಿಕಿರೇಕ 
ವಿಂಶಸ್ಥಾನಂ (ವ್ಯವಹಾ. ೮) ; ಕ್ಷಿತಿ ಮಹಾಕ್ಷಿತಿ. . . ನಿಧಿ... ಇವು 
೩4೨ ವುಘಡಣೆ ಹೆಸರುಗಳು (ಭಾಸ್ಕರ. ೧೧-೮). [ಸಂ.] 

ಸ್ರಿತಿಕಂಪ (ನಾ). ಭೂಕಂಪ: ಕ್ಷಿತಿಕಂಪ ರಾಹುಕೇತುಭ್ರಮೆ ನರಪ್ರಗತಿ 
ಅತಿಚರಿತೆ ಪ್ರಕೃತಿಯಲಿ (ಮಂಕುಕ. ೧೬೭). [ಕ್ಷಿತಿ * ಕಂಪ] 

ಕಿತಿಕಾಂತ (ನಾ). ಭೂಮಿಯ ಒಡೆಯ ; ಅರಸ: ಸಂತಸಂ ಮಿಗೆ 
ಬಿಜ್ಜಳಕ್ಸಿತಿಕಾಂತನುಂ ತಾಂ ಬಂದು (ಬಸಪು. ೫೩-೨೮). 

[ಕ್ಷಿತಿ * ಕಾಂತ] 

ಶಿತಿಚಕ್ರ (ನಾ). ಭೂಮಂಡಲ: ಹತವೈರಿ ಕ್ಷತ್ರಚಕ್ರಂ . . . ವಿನಮ್ರ 
ಕ್ಷಿತಿಚಕ) 0 (ಆದಿಫು. ೧೪-೩). [ಸ್ತಿತ * ಚಕ್ರ) 

ಶಿತಿಜ (ನಾ). ೧. ಭೂಮಿಯಲ್ಲಿ ಹುಟ್ಟಿದುದು; ಮರ; ವೃಕ್ಷ: 
ಅಮರಕ್ಷಿತಿಜಮುಂ ಸುರಥೇನುವುಂ ಕನಕಾಚಲಮುಮಿರಲು . . . 
ಭಕ್ತನಾದವನಿತರ ಧನಮಂ ಬಯಸಿದಪನೇ (ಬಸಪು. ೧೧೨೯). 
೨. ಅಂಗಾರಕ; ಮಂಗಳ ; ಕುಜಗ್ರಹ: ಇನನರ್ಜ್ಯಂ ಕ್ಷಿತಿಜಾದಿಗಳ್‌ 
ಹಿಮಮಯೂಖಂಗಂತ್ಯದೊಳ ಕೂಡಿದಂದನಘಾಯೋಗಮದಕ್ಕುಂ 
(ಜಾತತಿ. ೧೪-೧). ೩. ಭೂಮಿಯನ್ನು ಮುಟ್ಟಿದಂತೆ ಕಾಣುವ 
ಆಕಾಶಭಾಗ ; ದಿಗಂತರೇಖೆ; ದಿಕ್ತಟ: ಬೆಳ್ಳಕ್ಕಿಯ ಸಾಲು... 
ನಭದಲಿ ನೆಗೆದು ಸೊಬಗನು ವರ್ಣಿಸಿ ಕ್ರಿತಿಜದಾಚೆ ಮರೆಯಾಗಿಹವು 
(ಚಿಂತನ. ೮೧) ; ಸೂರ್ಯಬಿಂಬ ಪೂರ್ನಕ್ಷಿತಿಜದಿಂದ ಮೇಲಕ್ಕೇಳುತ್ತಿ 
ದ್ದಾಗ (ಶಾಂತಲಾ. ೧೭೩). ೪. (ಆಲಂ) ಹೊಸ ಪ್ರದೇಶ, 
ಅವಕಾಶ: ಹೊಸ ಪರಿಸ್ಥಿತಿಯು, ಹೊಸ ಕ್ಷಿತಿಜಗಳು ಕಣ್ಣಳತೆ 
ಯಲ್ಲಿ ಬರತೊಡಗುತ್ತವೆ (ಕರ್ಣಾಟ. ೫೪೩). [ಸಂ] 


20 


25 


35 


40 


ಕ್ರಿಕಿಜಾತ 
ಸ್ಲಿತಿಜಾತ (ನಾ). ಭೂಮಿಯಲ್ಲಿ ಹುಟ್ಟಿದುದು; ಮರ; ವೃಕ್ಷ: ಚೈತ್ಯ 
ಕ್ರಿತಿಜಾತ ಪ್ರಾಂತದೇಶಸ್ಥಿತ ಕನಕಮಯ ಪ್ರಾತಿಹಾರ್ಯಾಸ್ಟಕಾರ್ಹತ್‌ 
ಪ್ರತಿಬಿಂಬಭ್ರಾಂತಿಯಂ ಮಾಡಿದಂ (ಚಂದ್ರಪು. ೨-೮೨). 
[ಕಿತ + ಜಾತ] 
ಶ್ರಿಕಿಜೆ (ನಾ). ಭೂಮಿಯ ಮಗಳು; ಸೀತೆ. [ಸಂ. ಕ್ಷಿತಿಜಾ) 
ಶಿತಿಧರ (ನಾ). ಭೂಮಿಗೆ ಆಧಾರವಾದುದು ; ಬೆಟ್ಟಿ; ಪರ್ವತ : 
ಗುಣರತ್ನ್ನ ಕೋಹಣ ಕ್ರಿತಿಧರೆನತ್ಕುದಾತ್ತ ಮಹಿಮಂ (ಸಂರಾಮಾ, 


[ಸಂ.] 


೧೦-೨೩೬), 


೨.೨೪೮ 


ಕ್ರಿಯೆ 


ಕ್ರಿತಿಸುತೆ (ನಾ). - ಕ್ಷಿತಿಜಿ. [ಕತಿ + ಸುತೆ] 

ಶ್ರಿತಿಸುರ (ನಾ). ಭೂಸುರ; ಬ್ರಾಹ್ಮಣ : ಅತಿದುರಾತ್ಮಕರವದಿರನಿಬರು 
ಕ್ಷಿತಿಸುರರೆ ಕೊಂದಮಳಭೂಷಸ್ರತತಿಯನು ಕೊಂಡೊಯ್ದರು 
(ಕುವ್ಯಾಕ. ೧೭-೧೪). [ಕ್ಷಿತಿ * ಸುರ] 


5 | ಸ್ತಿತೀಶ (ನಾ). ಇ ಕ್ಷಿತಿನಾಥ: ಆ ಮುನೀಶಂ ಮುಮುಕ್ಸುವೃತ್ತಿಯೊಳ್‌ 


ತ್ರಿತಿಧರೇಂದ್ರ (ನಾ). ಬೆಟ್ಟಿಗಳೆ ರಾಜ; ಗಿರಿರಾಜ; ಹಿಮವಂತ: |. 


ಸಿತಿಧರೇಂದ್ರಸುತಾಸ್ಕ ಶತದಳಮದಮಧುವ್ರತನು (ಬಸಪು. ೧೩-೩೦). 
[ಕ್ರಿತಿಧರ + ಇಂದ್ರ) 
ಶ್ರಿತಿನಾಥೆ (ನಾ). ೧. ಭೂಮಿಯ ಒಡೆಯ; ಅರಸ; ರಾಜ: 
ಕಿತಿನಾಥಂ ಕ್ಷಿತಿನಾಥನಂ ಪೊಣರ್ದು ಗೆಲ್ವಂತಾತನುಂ ದಲ್‌' ಗುಣ 
ಸ್ತುತಿಗಕ್ಕುಂ (ಶಾಂತಿಪು. ೮-8) ; ಸಟ್ಬಿಂಡ ಕ್ಷಿತಿನಾಭನಪ್ಪಧಿಕ ಪುಣ್ಯಂ 
. ಸಾರ್ಗುಮಿನ್ನಾತೆನಂ (ಚಂದ್ರಪು. ೫-೩೫). ೨. ನಾಶವನ್ನು 


ಬಯಸುವವನು. ೧, ೨: ಅನೃಪಂ... ಕ್ಷಿತಿನಾಥನಾಗಿಯುಂ 
ಶಿತಿನಾಥನಲ್ತು. ಅನಂಗ ಸುಭಗನಾಗಿಯುಂ ಅನಂಗಸುಭಗನಲ್ತು 
(ಪುಷ್ಪಪು. ೯-೩೯ ವ). [ಕ್ಷಿತಿ * ನಾಥ) 


ಶ್ರಿತಿನಾಥತ್ತ್ವ (ನಾ). ಅರಸೊತ್ತಿಗೆ; ರಾಜತ್ವ: ಕ್ಷಿತಿನಾಥತ್ವನು 
ಸೊಲ್ವ ರಾಜತನಯರ್‌ ಪೂಣ್ಜೆತ್ತಲ್ಲೀ ಪ್ರಸ್ತರಕ್ಕೆ ತಗಳ್ಳೆಂಬುದುಂ 
(ಶಾಂಕಿಪು. ೫-೨೬). [ಸಂ.) 

ಶ್ರಿತಿಪ (ನಾ). ಎ ಕ್ರಿತಿಪಾಲ: ಕ್ಲಿತಿಸನ ಚಿತ್ತವೃತ್ತಿ ಗುಪದೇಶಿಪ. ಲಾಸಕಿ 
ಯಂತೆ ತೋಆಕಿದಳ (ಚಂದ್ರವು. ೩-೮೩) ; ಕ್ಷಿತಿಸ ನಿನ್ನೊಳು ನೆನೆದು 
ಕೊಳ್ಳಾ ಪಲ ಉಸುರಲೇನು (ಬಸಪು. ೫೧-೮). [Aಂ.] 

ಕ್ಲಿಕಿಪತಿ (ನಾ). ಭೂಮಿಯ ಒಡೆಯ; ಅರಸ: ಬ್ರತಹೀನರನನಿ 
ಬರುಮಂ ಕ್ಷಿತಿಪತಿ ಬೇಟಃರಿಸಿ ಮಾನ್ಕರಂ ಮನ್ನಿಸೆ (ಆದಿಪು. ೧೫-೩); 
ಸಿತಿಪತಿಯ ನಿಜಯಭುಜದಸಿಲತೆ ರಿಪುನೃಪರ್ಗೀವುದಧಿಕೆ ತಾಪೋ 
ದಯಮಂ (ಚಂದ್ರಫು. ೨-೩). [ಕ್ಷಿತಿ * ಪತ್ನಿ] 

ಪ್ರಿತಿಸಾಲ (ನಾ). ಭೂಮಿಯನ್ನು ರಕ್ಷಿಸುವವನು; ದೊರೆ; ಅರೆಸ. 

(ಸಂ.] 

ಕ್ರಿತಿಪಾಲಕ (ನಾ). -ಕ್ಷಿತಿಪಾಲ: ಪ್ರಕೃತಿಹಿತಾರ್ಥಂ ಕ್ಷಿತಿಪಾಲಕರು 
ದ್ಯೋಗಿಸುಗೆ (ಶಾಕುಂತ. ೧೧೬-೧೯೮). [ಕ್ಷಿತಿ * ಪಾಲಕ] 

ಸ್ರಿತಿಸಾಲಮರ (ನಾ). ಒಂದು ಬಗೆಯ ಮರೆ: *ಕ್ಷಿತಿಪಾಲಮರ, 
ಕಾಕಮರ? (ಮೈಡಿಗಿ, ೭೯-೧೬೩೧). [ಕ್ಷಿತಿಪಾಲ * ಮರ] 

ಶಿತಿರಕ್ಷಕ (ನಾ). - ಕ್ರಿತಿಪಾಲ: ಪಾತಕಮನಾ ಕ್ಷಿತಿರಕ್ಷಕನಂದು ಕೇಳ್ದು 
(ನೇಮಿಪು. ೬-೫೬), (ಕ್ಷಿತಿ * ರಕ್ಷಕ) 

ಪ್ರಿಶಿರಮಣ (ನಾ). = ಕ್ಷಿತಿಕಾಂತ: ಕ್ಷಿತಿರಮಣ ಗರ್ವಸ್ಥಿರ ಸರಸ 
ಗಾಂಧರ್ವಶೋಭಾಕರ (ಬಸಪು. ೩೬-೩೯). [ಕ್ಷಿತಿ * ರಮಣ] 

ಸ್ರಿಶಿರಸ (ನಾ). ಭೂಮಿಯಲ್ಲಿನ ನೀರು: ಕ್ಷಿತಿರಸಮಂ ರವಿದ್ಯುತಿ 
ನಿಜದ್ಯುತಿಯಿಂ ತೆಗೆವಂತೆ ( ಸುಕುಮಾ. ೮-೩೧). [ಕ್ಷಿತಿ * ರಸ] 

ಶಿಶಿರುಹ (ನಾ). ಮರ; ವೃಕ್ಷ: ಸಿತಿರುಹಕೆ ಸುಮಫಲಮುಹೂರ್ತ 


ನಿಶ್ಚಿತವೇನು? (ಮಂಕುಕ. ೫೬೯). [ಸಂ.] 
ಸ್ತಿತಿವರೆ (ನಾ). ಎ ಕ್ರಿತಿನಾಥ: ಜಿತಭವಮರಣಂ ಕ್ಷಿತಿವರನಿದಿರೊಳೆ 
ನಿಂದಂ (ಹಮ್ಮೀರ. ೨-೧೦). [ಕ್ಷಿತಿ + ವರ] 


$ಿತಿನಲಯ (ನಾ). ಭೂಮಂಡಲ; ಭೂವಲಯ : ಚತುರೆಂಭೊರಾಶಿ 
ಮಧ್ಯ ಕ್ಷಿಶಿವಲಯದೊಳಂ (ಆದಿಪು. ೧೩-೯೧). [ಕ್ಷಿತಿ pe ನಲಯ) 


10 


35 


4 


ನೆಗಟ್ಬಂ, ಈ ಕ್ಷಿತೀಶಂ ಕ್ಷತ್ರನೃತ್ತಿಯೊಳ್‌ ನೆಗಟ್ಟಂ (ಆದಿಪು. ೬-೧೪ ವ). 
[ಕ್ಷಿತಿ * ಈಶ) 

ಶ್ರಿತ್ಯಧಿಸೆ (ನಾ). * ಕ್ಷಿತಿನಾಥ; ಓಲಗಂ ಪರಿದು ಮತ್ಕ್ಮುಪಾಯವ 

ನೆಯ್ದಿ ಪೋದನು ಕ್ಷಿಶ್ಕಧಿಪನು (ಬಸಪು. ೫೪-೮೩). 
[ಕ್ಷಿತಿ * ಅಧಿಪ) 

ಶಿಸಣಿ (ನಾ). ೧. “ಎಸೆತ; ಚಲ್ಲೋಣಗ(ಗಂಗಾಮ. ೩೫೬). ೨. ಅಸ್ತ್ರ; 
ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟ, — ಆಯುಧ: ಅವು 
ಕೂಡ ಸ್ಫೋಟವಾಗಿ ಹಾರುತ್ತಿರುವ ಕ್ಷಿಸಣಿಯ ವೇಗವನ್ನು ತೀವ್ರ 
ಗೊಳಿಸುತ್ತವೆ (ಆಕಾಶ. ೪9) ; ಈ ಕ್ಷಿಸಣಿಗೆ ಯಾವ ನಿಯಂತ್ರಕನನ್ನು 
ನಿಯಮಿಸಲಿ (ಕಲ್ಲೋಲ. ೩೮). [ಸಂ.) 

ಕಿಸೆ (ನಾ). ೧. ಎಸೆಯುವಿಕೆ ; ಬಿಸಾಡುವಿಕೆ. ೨. ಕಳುಹಿಸುವಿಕೆ. 
೩. ನಡೆಸುವಿಕೆ; ನಿರ್ದೇಶನ. (ಸೆಂ. ಕ್ಸಿಪಾ] 

ಶಿಪ್ತ (ಗು). ೧. ಎಸೆಯಲ್ಪಟ್ಟ; ಬಿಸುಟ. ೨. ಚೆದರಿದ; ಚಿಮ್ಮಿದ; 
ಪ್ರಯೋಗಿಸಲ್ಪಟ್ಟ. ೩. ಕಳುಹಿಸಿದ; ವಿಸರ್ಜಿಸಿದ. ೪. ಹರಡಿದ; 
ವ್ಯಾಪಿಸಿದ. (ನಾ). ೫. ನೂಕುವಿಕೆ: *ಕ್ಷಿಪ್ತಮೆನೆ ನುನ್ನಮೆನೆ 
ನೂಂಕಲ್ಳೆ  ಪೆಸರಕ್ಲು* (ಮಂಗರಾ. ೧೩೨-೨೬). ೭, [ಯೋಗ] 
ಚಿತ್ತಸ್ಥಿತಿಯ ಐದು ವಿಧಗಳಲ್ಲಿ ಒಂದು: ಕ್ಷಿಪ್ರ, ಮೂಢ, ವಿಕ್ಷಿಪ್ತ, 
ಏಕಾಗ್ರ, ವಿರುದ್ಧನೆಂದು ಚಿತ್ತಸ್ಥಿತಿ ಐದು ವಿಧ. ಕ್ರಿಪ್ತವೆಂದರೆ ಲೋಕ 
ವೃವಹಾರ ವಿಷಯದಲ್ಲೇ ವ್ಯಾವೃತವಾಗಿರುವ ಚಿತ್ತ (ಹಿಂದಸಾ. ೧೦೨). 
೭. [ಸಂಗೀತ] ಇಪ್ಪತ್ತೆರಡು ಶ್ರುತಿ ಗಮಕಗಳಲ್ಲಿ ಒಂದು: 
ಸುರಿತ ... ಕ್ಷಿಪ್ರ ... ಕೋಮುಲನೆಂಬವಿಪ್ಪತ್ತೆರಡೇ ಶ್ರುತಿಗಮಕಂ 
`ಗಳು (ವಿವೇಕ. ೨೩೨). [ಸಂ] 

ಶಿಸ್ನು (ಗು). ೧. ಎಸೆಯುವ ಸ್ವಭಾವವನ್ನುಳ್ಳ. ೨. ಅಡ್ಡಿ ಪಡಿಸುವ 
ಗುಣವುಳ್ಳ. (ನಾ). ೩. ಅಡ್ಡಿ; ಆತಂಕ; ವಿಫ್ನ. ೪. ತಿರಸ್ಕಾರ 
ಮಾಡುವವನು; ನಿಂದಕ ಸ್ವಭಾವದವನು: *ನಿರಾಕರಿಷ್ಟುಃ, ಕ್ಷಿಪ್ಸಃ 
- ೨ ತಿರೆಸ್ಕರಿಸುವ ಸ್ವಭಾವವುಳ್ಳ ವನ ಹೆಸರುಗಳು” (ಸಿದ್ಧಾಂತಿ. ೨೮೫). 

[ಸಂ.] 

ಸಿಪ್ಪೆ (ಗು). ೧. ತ್ವರಿತವಾದ; ಶೀಘ್ರವಾದ; ವೇಗವುಳ್ಳ: 
“ತ್ವರಿತಂ ದ್ರುತಂ ಕ್ಷಿಪ್ರಮಾಶು . . . ಶೀಘ್ರಮಕ್ಕು* (ಮಂಗರಾ, 
೧೨೭-೭). (ನಾ). ೨. ವೇಗ; ಶೀಘ್ರ್ರತೆ; ತ್ವರಿತ: ಕ್ಷಿಪ್ರದಿಂದಂ 
ನೃಪನನೊಡಗೊಂಡು (ಹಚಕಾ. ೧೪-೨೨); ಕ್ಷಿಪ್ರದಲ್ಲಿ ಚಂದನಕಾಸ್ಕದ 
ಚಿತೆ ರಾಜನಿತೃಭೂಮಿಯಲ್ಲಿ ಸಿದ್ಧವಾಯಿತು (ಶಾಂತಲಾ. ೧೮೦). 

[ಸಂ.) 

ಕಿಪ್ರಕಾರಿಕೆ (ನಾ). ಬೇಗ ಕೆಲಸಮಾಡುವಿಕೆ; ಶೀಘ್ರ ತೆ; ತ್ವರಿತತೆ: 
ಅವನು , . . ಅಸಾಧಾರಣ ಕ್ಷಿಪ್ರಕಾರಿತೆಯಿಂದ ಬಾಣವನ್ನು ಪ್ರಯೋಗ 
ಮಾಡುವನು (ಭೀಷ್ಮಚ. ೬೦). (ಸಂ. ಕ್ಷಿಶ್ರಕಾರಿತಾ] 

ಶಿಸ್ರಹಸ್ತ (ನಾ). ವೇಗವಾಗಿ ಕೆಲಸಮಾಡುವ ಕೈ; ಚುರುಕಾದ 
ಕೈ: ತಾಯಿ ಆಗ ಅಡಕೊತ್ತನ್ನು ಹಿಡಿದು ಕ್ಷಿಪ್ರಹಸ್ತವಿಂದ ಆಡಕೆ 
ಕತ್ತರಿಸುತ್ತಿದ್ದಳು (ಇಪ್ಪಕ. ೩೭೧). [ಕ್ಷಿಪ್ರ * ಹಸ್ತ) 


45, ಶ್ರಿಯೆ (ನಾ). ೧. ಕುಗ್ಗುವಿಕೆ; ಕಡಮೆಯಾಗುವಿಕೆ; ಕುಂದು. 


೨. ಕೇಡು; ನಾಶ. [ಸೆಂ. ಕ್ಷಿಯಾ] 


ಶೀಣ ೨೨೯೯ ಶೀರನೀರಾಕರ 


ಕ್ಷೀಣ (ಗು). ೧. ಕುಗ್ಗಿದ; ಸೊರಗಿದ; ಸವೆದ; ಕೃಶವಾದ : *ಕ್ಷಾಮಂ | | ಕ್ಷೀರ (ನಾ). ೧. ಹಾಲು : ಕ್ಷೀರಗುಡಾದ್ಮಂತರ ರಸಾಂತರಂ ಜಾತ್ಯಂತರ 
ಕೃಶಂ ಪೇಲವಂ ಕ್ಷೀಣಮೆನಲಸಿದು ? (ಮಂಗರಾ. ೧೨೯-೧೪). ೨. ನಷ್ಟ ಮಸ್ಪಂತು (ಕವಿರಾ. ೨-೯೫); ಪಾವನಕ್ಷೀರಮಂ ಕೊಡುವ ಕೆಚ್ಚಲ 
ವಾದ; ನಾಶವಾದ. ೩. ಕೇಳಾದ; ನೀಚವಾದ; ಹೀನವಾದ: ಮಾಂಸವಾವ ಲೇಸು (ಹಚಕಾ. ೭-೧೭); ಕ್ಷೀರ ಕ್ಷೀರನ ಕೂಡಿದಲ್ಲಿ 
ಅರಿಯದಾದಂ ದೈತ್ಯ ದುರುಳತನದಿಂ ಯಮನ ಸೆರಗ ಪಿಡಿದೆಳೆವಂತೆ ಪದರುಂಟಿ ಆಯ್ಕ (ಅಖಂಡೇ. ೩೪೧-೫೬). ೨. ಗಿಡ್ಕ ಮರಗಳ 
ಕ್ಷೀಣ ಜೀವನಕಿಂದು ಬರಿದೆ ಕೆಣಕಿದನು (ನೆಂಕಾರಾ. ೩-೧-೨೨). |5 ಹಾಲು. "ಕ್ಷೀರವೃಕ್ಸ' ಪರಾ. ೩. ನೀರು; ಜಲ. ೪. ಮೋಡ; 
೪. ಮುರಿದ ; ಜೀರ್ಣವಾದ; ಭಗ್ಗವಾದ. ೫. ಬಲಹೀನವಾದ; 


ಮೇಘ: “ ಹಾಲ್ನೀರೆಡೆಮೇಘಂ ಮೂಜು ಕ್ಷೀರಶಬ್ದಂ (ನಾನಾಕಂ. ೩೯); 
ಶಕ್ತಿಗುಂದಿದ.,(ನಾ). ೬. ನಾಶ; ಕೇಡು: ಹರಿಶ್ಚಂದ್ರಭೂಪಂಗೆ “ಕಾದಂಬಿನಿ ವಾರಿ ದುಗ್ಭಮಿವು ಕ್ಷೀರಸಮಾಹ್ವಯ ? (ನಾನಾರ. ೧೨). 


ಪ್ರಾಣಪರಿಯಂತಲ್ಲದಪಮೃತ್ಯು ಸಾರ್ಗೆಂದು ಕ್ಷೀಣಮಂ ತೋಟ ನುಡಿ: [ಸಂ.] 
ವಂದದಿಂ ಕೋಪದೊಳು ಜಂಬಮರ್ಜನ ನುಡಿದನು ( ಹಚಕಾ. ೨-೧೨). ಶ್ವೀರಕ (ನಾ). ಹಾಲುಕುರಟಿಗೆ ಗಿಡ. [ಸಂ.] 
[ಸಂ.] ಹ್ಲೀರಕೆಂದ (ನಾ). ಹಾಲುಗುಂಬಳ : “ಪಯೋಲತಾ, ಪಯಸ್ಕಂಧ - 

ಸ್ಷೀಣಕಷಾಯ (ನಾ). [ಜೈನ] ಕಷಾಯ ಕ್ಷಯಿಸಿದವನು; ಕರ್ಮ ಈಯೆರಡುಂ ಕ್ಷೀರೆಕಂದ? (ಓಷಧಿ. ೯೧)..." [ಸಂ] 

ಬಂಧದಿಂದ ಮುಕ್ತನಾದವನು : ಶುಕ್ತಧ್ಯಾನಮಂ ಕ್ಷೀಣಕಷಾಯ | | ಶ್ರೀರಕಾಕೋಲಿ, ಕ್ಷೀರಕಾಕೋಳಿ (ನಾ). ಒಂದು ಮೂಲಿಕೆಯ 

ನಾಗಿ ಜಾನಿಸಿ (ವಡ್ಡಾರಾ. ೧೫೪-೧೪).; ಮೋಹನೀಯಮಂ ನಿರ್ಮೂಲಿ ಹೆಸರು; ಅಷ್ಟವರ್ಗದ ಜೀವನೀಯಗಳಲ್ಲಿ ಒಂದು: (8). 

ಸಿದಂ ಕ್ಷೀಣಕಷಾಯಂ (ಶತ್ತ್ವಪ್ರ. ೧೬). [ಕ್ಷೀಣ + ಕಷಾಯ) ಶ್ರೇರಕಾಕೋಳಿ: *ಇಜೀವನಲ್ಲೀ, ಜೀವಶುಕ್ಷಾ- ಈ "ಯೆರಡುಂ 
ಸ್ತೀಣಕಾಂತಿ (ನಾ). ಮಂದವಾದ ಪ್ರಕಾಶ: ಚಂದ್ರನಿಂದ ಸ್ವಲ್ಪ . ಶ್ರೀರಕಾಕೋಳಿ ೨ (ಓಸಧಿ. ೬೩), ಕಾಕೋಳಿ, ಮೇದೆ, ಮಹಾಮೇದೆ, 

ಕೆಳಗೆ . . . ಕ್ಷೀಣಕಾಂತಿಯ ಮೂರು ನಕ್ಚತ್ರಗಳ ಗುಚ್ಛವಿದೆ ಕ್ಷೀರಕಾಕೋಳಿ . . . ಇವಿಷ್ಟನ್ನು ಪ್ರತ್ಯೇಕ ನಾಲ್ಕುವರಹ ತೂಕವನು 

(ನಕ್ಷತ್ರ. ೪). [ಕ್ಷೀಣ ಕಾಂತಿ] ಸಣ್ಣನಾಗಿ ಚೂರ್ಣಿಸಿ (ವೈದ್ಯಸಾ. 11, ೫೪). [ಕ್ಷೀರ ಕಾಕೋಲಿ] 
ಶ್ರೀಣತ್ವ (ನಾ). ತಗ್ಗುವಿಕೆ; ಕುಗ್ಗುವಿಕೆ; ಬಲಹೀನತೆ: “ತಲ್ಲು -| |ಹೀರಕಾಕೋಳಿ "ಕ್ಲೀರಕಾಕೋಲಿ' ನೋ. | 

ಕ್ರೀಣತ್ವೇ * (ಶಮಧಾ). [ಸಂ.] ಶ್ರೀರಕೊಲ (ನಾ). ಒಂದು ಬಗೆಯ ಕೊಳ: ತ್ರಿಸನ್ನಿ ಸಿಮಾತು ಕ್ಷೀರ 
ಶ್ರೀಣಧನ (ನಾ). ಹಣ ಕಡಮೆಯಾದವನು; ಬಡವ; ದರಿದ್ರ: ಕೊಲ ತಥಾ (ಇಆ. ೪111, ೯೫-11೫; 444). ಔ ಈ ಪದದಲ್ಲಿ ಸಂಸ್ಕೃತ 


ಭಾಷೆಗಾಗಿ "ಳ' ಕಾರ "ಲ'ಕಾರವಾಗಿರಬಹುದು. [1] 
ಶ್ರೀರಶ್ಷೇತ್ರ (ನಾ). ಹಾಲುಮಾರುವ ಸಂಸ್ಥೆಯ ಪ್ರದೇಶ; ಕ್ಷೀರ 
ವಿಕ್ರಯ ಸಂಸ್ಥೆ: ಶ್ರೀಮಂತೆಯಂಬ್ಬರಿಗೆ ಸೇರಿದ್ದ ಕ್ಷೀರಕ್ಷೇತ್ರವೊಂದರಲ್ಲಿ 


ಅತಿವ್ಯಸನ ಸೀಣಧನ ಜನಂಗಳಂ ಮೂಲಧನ ದಾನದಿಂ ಸಂಭಾವಿಸಿಯುಂ 
(ಚಂದ್ರ. ೨-೬೦ ವ). [ಕ್ಷೀಣ + ಧನ] 
ಶ್ರೀಣಧಾತು (ನಾ). ಶಕ್ತಿಗುಂದಿದವನು: ಮಹಾತಪಂಗಳಿಂ ತಪ್ತರಾಗಿ 


ಕ್ಷೀಣಧಾತುಗಳಾಗಿಯುಂಂ ಮಾಣದೆ (ಔಂಚತಂ, ೧೧೮-೧೬). ಕೂಲಿ ಕೆಲಸಕ್ಕಿದ್ದಳು (ಪುನರು. ೬). [ಕ್ಷೀರ * ಕ್ಷೇತ್ರ] ` 
[ಕ್ಷೀಣ + ಧಾತು] 2| ಶ್ಟೀರಗೌರ (ಗು).-ಹಾಲಿನಂತೆ ಬೆಳ್ಳಗಿರುವ : ಕ್ಷೀರಗೌರ-ಯಶೋಧಿಕ 
ಶ್ಲೀಣಪುಣ್ಯ (ನಾ). ಪುಣ್ಯ ಕ್ಷಯವಾದವನು ; ಪುಣ್ಯಹೀನ: ನೀನೂ ನೀತನೇ (ಕವಿರಾ. ೧-೧೩೯). [ಶೀರ + ಗೌರ] 


ನಿನ್ನ ತನ್ಮುಂದಿರೂ ಕ್ಷೀಣಪುಣ್ಯರಾಗಿ ದುರ್ಗತಿಯನ್ನು ಪಡೆಯಬೇಡಿ 
(ವಚಭಾ. ೨೫೮), [ಕ್ಷೀಣ + ಪುಣ್ಯ) 
ಶ್ರೀಣಬಲ (ಗು). ಬಲಹೀನ; ಶಕ್ತಿಹೀನ: ಅಗಧರ ನಿನ್ನಂಘಿ)) 


ಶ್ರೀರಗೌರತ್ವ (ನಾ). ಹಾಲಿನಂತೆ ಬೆಳ್ಳೆಗಿರುವುದು; ಹಾಲಿನಂತಹೆ 
ಬಿಳಿಯಬಣ್ಣ : ನಿಸ್ತೇದತ್ವಮುಂ ನಿರ್ಮಲತ್ವಮುಂ ಕ್ಸೀರಗೌರತ್ವಮುಂ 
೬» ಎಂಬ ದಶವಿಧಸ್ವಭಾವಾತಿಶಯಸಂಪನ್ನನುಂ (ಅಜಿಪು. ೫-೯೩ ವ). 


ಭಾರಮಂ ಕ್ಷೀಣಬಲೋರಗನೆಂತು ಸೈರಿಪಂ (ಜಗವಿ. ೩-೧೧೦). 30 (ಸಂ. 
[ಕ್ಷೀಣ + ಬಲ] ಶ್ರೀರಜಲಾಕರ (ನಾ). ಹಾಲಿನ ಕಡಲು; ಕ್ಷೀರಸಮುದ್ರ : 
ಶ್ತೀಣಶಕ್ತಿಕೆ (ನಾ). ಬಲಹೀನನಾದವನು : ಜೀವನು ಮಲಾವೃತ ಹ್ಲ್ಷೀರಜಲಾಕರಮಂ , . . ಆ ಕಾಂತೆ ನಿಶೆಯ ಕಡೆಯೊಳ್‌ ಕಂಡಳ್‌ 
ನಾಗಿ ಕ್ಷೀಣಶಕ್ತಿ ಕನಾಗಿರುವನಸ್ಟೈ (ಶಕ್ತಿವಿ. ೬೮). [Xo.] (ಪುಷ್ಪಪು. ೩-೧೨೦). [ಕ್ಷೀರ + ಜಲಾಕರ] 


ಶ್ರೀಣಿಸು (ಕ್ರಿ). ೧. ಸೊರಗು; ಕೊರಗು; ಕೃಶವಾಗು; ದುರ್ಬಲ 
ವಾಗು: ನೀನು ಕ್ಷೀಣಿಸಿರುವುದನ್ನು ಕಂಡು ಬೇಸರಿಸುತ್ತಾರೆ 
(ಪತಂಗ. ೧೬); ಬಹಳವಾಗಿ ರಕ್ತಸ್ರಾವವಾಗಿರುವುದರಿಂದ ಹುಡುಗನು 
ಬಹಳವಾಗಿ ಕ್ಷೀಣಿಸುತ್ತಲಿದ್ದಾನೆ (ಮೊಗ್ಗು, ೭೫); ರಾಜಾಶ್ರಯವಿಲ್ಲದೆ 
ಲಲಿತಕಲೆಗಳು ಕ್ಷೀಣಿಸಿದವು (ಇಸ್ಲಾಂಸಂ. ೧೮೭). ೨. ನಾಶವಾಗು; 
ಕ್ಸಯಿಸು : ಕೆಲವು ದುಂಬಿಗಳ ರೆಕ್ಕೆಗಳು ಹಾರಲು ಅಪ್ರಯೋಜಕವಾಗಿ 
ಕ್ಷೀಣಿಸಿವೆ. (ಕೀಟಬೆ, ೧೮). ೩. ದುರ್ಬಲಗೊಳಿಸು: ಈ ಕ್ಷಯ 
ಅವರನ್ನು ಸಣ್ಣಾಗಿ ಕ್ಷೀಣಿಸದಿರುವುದಿಲ್ಲ ( ದೀಪಹ. 11, ೨೨೧). 


ಶ್ರೀರನೀರ (ನಾ). ೧. ಹಾಲು ಮತ್ತು ನೀರು. ೨. ಹಾಲುನೀರು 
85, ಗಳಂತೆ ಒಂದರೊಳಗೊಂದು ಸೇರಿಕೊಳ್ಳುವಿಕೆ. ೩. [ಕಾಮಶಾ] 
ಒಂದು ಬಗೆಯ ಆಲಿಂಗನ: ಕಾಂತೆ ಬೆಚ್ಚಂದದೆ ರಾಗಿಸಿ ನಾಣಂ 
ಕೊಟಕೆ ದಾಲಿಂಗಿಸೆ ಬಲ್ಬಿಂ ಕ್ಸೀರನೀರಮೆಂಬಾಶ್ಲೇಷಂ (ಮನ್ಮವಿ.೧೧-೧೪). 
"ಕ್ಸೀರನೀರಾಯಿತ' ಪರಾ, [ಕ್ಷೀರ 4 ನೀರ್ಯ) 
ಶೀರನೀರನ್ಯಾಯ (ನಾ). ಹಾಲುನೀರು ` ಒಂದರೊಳಗೊಂದು 
40| ಬೆರೆಯುವ ರೀತಿ; ಒಂದು ಬಗೆಯ ಲೌಕಿಕ ನ್ಯಾಯ: ಕರ್ಮದ 
ಜೀವನ ಕ್ಸೀರನೀರನ್ಮಾಯ ಸಂಬಂಧಂ ಬಂಧಮೆಂಬುದು (ಆದಿಪು. 


ಶಿವ ಶಿ ದ 
೦ ಲಾ ೦ 


[ಕ್ರೀಣ + -ಇಸ್ಕು]) ೧೦-೬೧ ವ); ಅಂತು ಜೀವನೊಳ್‌ ಕ್ಸೀರನೀರನ್ಶಾಯಮಾಗಿ ಕರ್ಮ 
ಸೀಬ (ಗು). ಮದಿಸಿದ; ಮದ್ಯಸೇವನೆಯಿಂದ ಉನ್ಮತ್ತವಾದ; ಯೋಗಂಗಳಪ್ಪ ಪುದ್ಧಲಂಗಳೊಳ್‌ (ಸುಕುಮಾ. ೮-೨೭ ವ). 
ಅಮಲೇರಿದ: *ಕ್ಷೀಬ- ಸೊಕ್ಕಿ ದಂಥ (ಗಂಗಾಮ. ೩೫೬). [ಸೆಂ.] [ಕ್ಸೀರನೀರ-- ನ್ಯಾಯ] 
ಶ್ರೀಬತ (ನಾ). (ಮದ್ಯ) ಕುಡಿದು ಮತ್ತೇರುವಿಕೆ; ಮದಿಸುವಿಕೆ ; |ಟಿ| ಶ್ರೀರನೀರಾಕರೆ (ನಾ). - ಕ್ಷೀರಜಲಾಕರ : ರತ್ನವೇಳಾ ವಿಳಸಿತ ಕ್ಸೀರ 
ಕುಡುಕುತನ (Drunkೀಗಗೀss, ಪಾರಿನಿ), [ಸಂ.) | ನೀರಾಳರದಂಕೆ (ಮಲ್ಲಿಪು. ೧೧-೧೧೩). [ಕ್ಸೀರ- ನೀರಾಕರ] 


145 


ಪ್ರೀರನೀರಾಯಿತ 


ಶ್ರೀರನೀರಾಯಿತೆ (ನಾ). - ಕ್ಷೀರನೀರ ೩: ಕ್ಸೀರನೀರಾಯಿತ,.. 
ದ್ವಾದಶ ವಿಧಾಲಿಂಗನಗಳಿಂ (ವಿವೇಕ. ೨೨೯). [ಸಂ.) 
ಶೀರಪಥ (ನಾ). ಆಕಾಶದಲ್ಲಿ ಹಾಲು ಚೆಲ್ಲಿದಂತೆ ಸುತ್ತುವರಿದು 
ಕಾಣುವ ತೇಜೋರಾಶಿ: ಕ್ಷೀರಪಥಮೇಖಲೆಯನೊಪ್ಪಿಸುವೆ ಕಟಗೆ 
ಕೊನೆಗೆನ್ನ ಮಕುಟವನೆ ಮುಡಿಸಿಡುವೆ ನಿನಗೆ! (ಅಹಲ್ಯೆ. ೫೪); ಇದಕ್ಕೆ | 5 
ಆಕಾಶಗಂಗೆ ಅಥವಾ ಕ್ಸೀರಪಥ ಎಂದು ಹೆಸರು (ನಕ್ಷತ್ರ. ೩೧). 
[ಕ್ಷೀರ + ಪಥ) 
ಶ್ರೀರಪಯೋಧಿ (ನಾ). ೬ ಕ್ಷೀರಜಲಾಕರ ; ಕೊಡಂಬೆರಸಾಳಿಗಟ್ಟ 
ಭೋರ್‌ಭೋರೆನೆ ಪೋಪ ಬರ್ಪಮರಸಂಹತಿ ಪೋಲ್ತುದು ಮಂದ 
ರಾದ್ರಿಗಂ ಕ್ಸೀರಪಯೋಧಿಗಂ ಹರಿಯ ಕಟ್ಟದ ಜಂಗಮಸೇತು|10 
ಬಂಧಮಂ (ಶಾಂತಿಪು. ೧೦-೪೫). [ಕ್ಷೀರ + ಪಯೋಧಿ] 
ಶ್ರೀರಪಾಕ (ನಾ). ೧. ಹಾಲಿನಲ್ಲಿ ಬೇಯಿಸುವುದು : ಸೇಲತಾಟಿಗೆಡ್ಲೆ 
ಒಂದು ಹಿಡಿಯನ್ನು ಕಷಾಯ ಕಾಯಿಸಿ ಹಾಲನ್ನು ಸೇರಿಸಿ ಕ್ಸೀರಪಾಕ 
ಮಾಡಿ ಬಂದ ಹಾಲನ್ನು ಹೆತ್ತ ತುಪ್ಪ ಗ ೧ರೊಂದಿಗೆ ಕಲಸಿ ಕುಡಿಯಲು 
ಮೂತ್ರಕೃಚ್ಛ್ರ ಗುಣವಾಗುವುದು (ಸಕವೈ. ೫೦೫). ೨. ಹಾಲಿನಲ್ಲಿ 15 
ಬೇಯಿಸಿ ಮಾಡಿದ ಪಾಕ, --ತಿಂಡಿ. (ಕ್ಷೀರ ಪಾಕ] | 
ಶ್ರೀರಪೂರ (ನಾ). ಹಾಲಿನ ಪ್ರವಾಹ; ಹಾಲಿನ ಧಾರೆ: ಇಂದ್ರ! 
ಕರಕಳಿತ ಕಳಶದೆ ರುಂದ್ರತರ ಕ್ಸ್ಟೀರಪೂರಮಾವರಿಸೆ (ಪುಷ್ಪಪು. ೧೧-೩೦). 
[ಶ್ರೀರ * ಪೂರ] 
ಶ್ರೀರಪ್ರವಾಹ (ನಾ). ೧. ಹಾಲಿನ ಪ್ರವಾಹ. ೨. - ಕ್ಷೀರಪಥ : 
ಅಮಾವಾಸ್ಯೆಯ ಸಮಾಪದ ದಿನಗಳಲ್ಲಿ ಆಕಾಶ ಮೋಡಗಳಿಲ್ಲದೆ ಕಾಳ 
ಕಪ್ಪಾಗಿರುವಾಗ ಈ ಕ್ಲೀರಪ್ರನಾಹವನ್ನು ನೋಡಬಹುದು (ಆಕಾಶ. ೬೩). 
[ಕ್ಷೀರ * ಪ್ರವಾಹ) 
ಶ್ರೀರಪ್ರವೃತ್ತಿ (ನಾ).(ಸ್ತನಗಳಲ್ಲಿ) ಹಾಲು ಬರುವಿಕೆ: ಪರಮೇಶ್ವರನ, 
ಇಚ್ಛಾಶಕ್ತಿ ಯಿಂದಲೇ ಮನುಷ್ಯ ಪ್ರವೃತ್ತಿಯೂ ಶ್ರೀರಪ್ರವೃತ್ತಿಯೂ ಎಂದು 
ಈಶ್ವರವಾದಿಗಳು ಹೇಳುವರು (ಹಂದಸಾ. ೬೨). [ಕ್ಸೀರ* ಪ್ರವೃತ್ತಿ] 
ಕ್ರೀರಲಂಪಟಿ (ನಾ). ಹಾಲಿನ ಆಸೆಯುಳ್ಳವನು: ಹ್ಲೀರಲಂಪಟಿ 
ನಾಡಿದಂ ನವನೀತಚೋರಕನಾಡಿದಂ (ಜನವಿ. ೩-೫೪). [ಕ್ಷೀರ ಲಂಪಟ] 
ಶ್ರೀರವತಿ (ನಾ). ಒಂದು ಬಗೆಯ ಸಸ್ಯ; ಬುಗುಡಿ: “ಕ್ಸೀರವತಿಯೆನೆ 
ಬುಗುಡಿ” (ಮಂಗರಾ, ೪೪-೪೫). [ಸಂ. ಹ್ಲೀರವತೀ] 
ಶ್ಲೀರವರ್ತಿಕೆ (ನಾ). ಹಾಲಿನಲ್ಲಿ ಅದ್ದಿದ ಹತ್ತಿ; ಹಾಲುಬತ್ತಿ (9): 
ಎರಡುಂ ಬಾಳಂ ಮಧುಕಂ . .. ನೆಯ್ದಿಲಗೆಡ್ಡೆಯನಕೆದವಜಕಿಂ ಕ್ಸ್ಟೀರ | 
ವರ್ತಿಕೆಯನನುನಯದಿಂ ವರುಷದ ಮಜಕಿಗೊಬ್ಬಳಮಾಗಿಕರೆ ಯೋಜಿಪುದು 
[ಹೀರ + ವರ್ಶಿಕೆ] 
ಶ್ರೀರವಾರಾಶಿ (ನಾ). ಆ ಕ್ಷೀರಜಲಾಕರ: ಅಬ್ಬನೇತ್ರಂ ಮನೆಯಳಿಯ 
ನೆನಲ್‌ ಶ್ಲೀರವಾರಾಶಿಯಿಂ ವಿಶ್ರುತಲಕ್ಷ್ಮ್ಮೀದೇವಿಯೆಂ ... ಕೊಂಡಂ 
(ಪುನ್ಪಘು. ೧-೬೨); ಕ್ಸೀರವಾರಾಶಿಪತಿ ತನ್ನ ಸುತೆ ಮಿತ್ರನುಷ್ಮ ಸೋಂಕ | 
ದಂತೆ ಧವಲಾಂಬರದ ಪೇರ್ಗುಡಾರವನು ರಚಿಸಿದವೊಲು (ನವಮೋ. 
[ಕ್ಸೀರ + ವಾರಾಶಿ] 
ಶ್ರೀರವಾರಿಧಿ (ನಾ). - ಕ್ಷೀರಜಲಾಕರ: ಅಂತಾ ಕ್ಸೀರವಾರಿಧಿವಾರಿ |40 
ಯೆಲ್ಲಮನೊರ್ಮೊದಲೊಳೆ ಪೊಯ್ವಂತೆ ಪೊಯ್ದು (ಶಾಂತಿಪು, ೧೦-೪೨ವ), ! 
[ಹೀರ * ವಾರಿಧಿ) 
ಶ್ರೀರವಾರಿಧಿಶಯನ (ನಾ). ಹಾಲ್ಲಡಲಲ್ಲಿ ಮಲಗಿರುವವನು; 
ವಿಷ್ಣು : ಕ್ಷೀರವಾರಿಧಿಶಯನ ಬಂದನು (ಕುವ್ಯಾಉ. ೮-೫೪); ಕ್ಷೀರ, 
ವಾರಿಧಿಶಯನ ಶಾಂತಾಕಾರ... ರಕ್ಷಿಸು ನಮ್ಮನನವರತ (ಹರಿಸಾ. ೫). | 45 
[ಕ್ಸ್ಟ!ರವಾರಿಧಿ* ಶಯನ] 


20 


25 


ಅ 
೦ 


(ಅಶ್ವಶಾ. ೧೦-೧೭). 


೨-೧೬). 


| 


೩೦೦ 


ತೀರಾಂಬುಧಿ 


ಶ್ರೀರವಿದಾರಿ (ನಾ). ಕರಿಯ ನೆಲಗುಂಬಳ ; “ಸಂಡಿಗೆ ಕುಂಬಳ 
ಕಾಯಿ” ` (ಗಂಗಾನು. ೩೫೬): 6«ಕ್ಷೀರವಿದಾರಿ, ಮಹಾಶ್ವೇತಾ, 
ಯಕ ಗ್ರಂಧಿಕಾ-೩4 ಕರೀನೆಲಕುಂಬಳದ ಹೆಸರುಗಳು” (ಸಿದ್ಧಾ ಅತಿ. ೧೨೦). 
(ಸಂ. ಕ್ಸೀರವಿದಾರೀ) 
| ಹ್ಷೀರವೃಕ್ಸ (ನಾ). ೧. ಹಾಲು ಬರುವ ಮರ; ಆಲದ ಮರ: ಈ 
ಶ್ರೀರವೃಕ್ಷದ ನೆರಳಲ್ಲಿ ಕುಳಿತುಕೊಳ್ಳೋಣ ಬನ್ನಿ (ಶಾಕುಂತ, ೫೫-೨೬), 
೨. ಅತ್ತಿಮರ. ೩, ಅರಳಿಮರ. ೪. ಬಸರಿಮರ. ೫. ಹಿಪ್ಪೆಮರ. 
(ಕ್ಷೀರ ವೃಕ್ಷ) 
ಶೀರವೃತ್ತಿ(ನಾ). ಹಾಲು ಕುಡಿಯುವ ಪ್ರವೃತ್ತಿ; ಸ್ತನ್ಯಪಾನಾಸಕ್ತಿ: 
|. ಕ್ಸೀರವೃತ್ತಿ, ಅನ್ಕವೃತ್ತಿಗಳುಳ್ಳ ಹುಟ್ಟಿದ ಒಂದು ವರ್ಷ ತೊಡಗಿ ಹದಿ 
| ನಾರು ವರ್ಸ ಪರ್ಯಂತರಕ್ಕೂ ಬಾಲ್ಕವೆನಿಸಿಕೊಂಬುದು (ಸಕವೈ. ೧೫). 
| [ಕ್ಷೀರ * ವೃತ್ತಿ) 
ಶ್ರೀರಶರ್ಕರ (ನಾ). “ ಇಲಿನಲ್ಲಿಯ ಸಕ್ಕರೆ ಪದಾರ್ಥ; ಹಾಲಿನ 
ಸಕ್ಕರೆ | ಕ್ಷೀರಶರ್ಕರ ” (1.೩೦೭೦೩೮, ಇಂಕಥಿ). (ಕ್ಸೀರ* ಶರ್ಕರ) 
ಶೀರಶುಕ್ಗೆ(ನಾ). ಬಿಳಿಯ ನೆಲಗುಂಬಳ: “ಸಂಡಿಗೆ ಕುಂಬಳಕಾಯಿ” 
(ಗಂಗಾಮ. ೩೫೬). (ಸೆಂ. ಕ್ಸೀರಶುಕ್ಲಾ) 
ಶ್ರೀರಶುದ್ಧಿ (ನಾ). ಹಾಲಿನ ಶುದ್ಧತೆ. "ಕ್ಷೀರಶುದ್ಧಿ ದರ್ಶಕ' ಪರಾ. 
(ಕ್ಷೀರ ಶುದ್ಧಿ] 
ಸ್ನೇರೆಶುದ್ಧಿದರ್ಶಕ (ನಾ). ಹಾಲು ಎಸ್ಟು ಶುದ್ಧವಾಗಿದೆಯೆಂಬುದನ್ನು 
ತೋರಿಸುವ ಯಂತ್ರಸಾಧನ: (2೩೦೬೦5೦೦೧೮. ಇಂಕನಿ). 
[ಕ್ಷೀರಶುದ್ಧಿ * ದರ್ಶಕ] 
ಶ್ರೀರಶುದ್ಧಿಮಾಪಕ (ನಾ). ಹಾಲಿನ ಶುದ್ಧತೆಯನ್ನು ಅಳೆದು 
ತೋರಿಸುವ ಯಾಂತ್ರಿಕ ಉಪಕರಣ: (2೩೦೬೦೧೦೬೮೯. ಇಂಕನಿ). 
[ಕ್ಸ್ರೀರೆಕುದ್ಧಿ * ಮಾಪಕ] 
ಶ್ರೀರಸ (ನಾ). ೧. ಹಾಲಿನ ಸಾರಸತ್ತ್ವ; ಹಾಲಿನಿಂದ ಸಿದ್ಧ ಪಡಿಸಿ 
ದುದು:  *ಕೀಲಾಟಃ, ಕೂರ್ಚಿಕಾ- ಈ ೨ ಕ್ಸೀ (ಕೀ) ರಸಂ? 
(ಹಲಾಯು. ೫೪-೧೬೯). ೨. ಹಾಲಿನಿಂದ ಮಾಡಿದ ಒಂದು ಬಗೆಯ 
ಭಕ್ಷ್ಯ: “ತುಪ್ಪ ಹಾಲೆರಡಜಲಿ ತಾಳಿಸಿದ ಹೊಯ್ಸಲವು ಕ್ಸೀರಸಂ 
ಕೀಲಸಾಖ್ಯಂ? (ಮಂಗರಾ. ೬೪-೩). [ಆ ಸಂ. ಹ್ಷೀರರಸ] 
ಶ್ರೀರಸಮುದ್ರ (ನಾ). - ಕ್ರೀರಜಲಾಕರ. (ಕ್ಷೀರ ಸಮುಡ್ರ] 
ಶ್ರೀರಸಾಗರ (ನಾ). = ಕ್ಷೀರಜಲಾಕರ: ಪುಳಿವೆರೆಯೆ ಕೊಡವಾಲು 
ಸಹಜವನುಳಿವುದಲ್ಲದೆ ಕ್ಸೀರಸಾಗರಮುಳಿವುದೇ (ಗಗತಾ. ೧೬-೪೫) ; 
ಕ್ಷೀರಸಾಗರದಿಂ ಕಿಶೋರಶಶಿ ಬರುವಂತೆ (ಶ್ರೀರಾಮಾ. ೧೬-೪೧೪). 
[ಹೀರ + ಸಾಗರ] 


35| ಶ್ರೀರಸ್ಫ ಬಕ (ನಾ). ಒಂದು ಬಗೆಯ ರತ್ನ: ಕ್ಸೀರಸ್ಸಟಕವು ಈ ಶಿನ 


ಧಾತುವೆಂಬ ಖನಿಜದ ಅವಾಂತರಭೇದವದೆ (ಮುಂಬಯಿ. ೬-೪೬). 
[ಕ್ಷೀರ + ಸ್ಪಟಿಕ) 
ಶೀರಸ್ರಾನಿತ್ವ (ನಾ). [ಜೈನ] ಕೈಗೆ ಭಿಕ್ಷೆಯಾಗಿ ನೀಡಿದ 


| ಕದನ್ನವನ್ನೂ ಕ್ಷೀರರಸವನ್ನಾಗಿ ಮಾಡುವ ಸಿದ್ಧಿ, ಪವಾಡ: 


ಅರ್ಕೆಲಂಬರೆ ಪಾಣಿಪುಟದೊಳು ನೀರಸಮಪ್ಪನ್ನಮನಿಕ್ಕಿದೊಡಂ 
ಕ್ಸೀರರೆಸ ಸಮಾನಮಾಗಿ ಪರಿಣಮಿಸುಗು ಕ್ಸೀರಸ್ರಾವಿತ್ವಮೆಂಬುದು 
(ಶ್ರಾವಳಾ. ೯೫-೧೬). [ಸಂ.) 


ಶ್ರೀರಾಂಬು(ನಾ). ಹಾಲು : ಜೈನಜನ್ಮಾಭಿಷೇಕ ಸ್ಥಗಿತಕ್ಸೀರಾಂಬುಫೇನ 
ಪ್ರಕರದೆ ಕಡುನೆಳ್ಪೇಕಿದಿಂದ್ರಾದಿ) (ಚಂದ್ರ ಪು.೩-೮೧).[ಕ್ಸೀರಅಂಬ್ಯು) 

ಹೀರಾಂಬುಧಿ (ನಾ). ಐ ಕ್ರೀರವಾರಾಶಿ: ಕ್ಪಾರಕ್ಷೀಂಂಬುಧಿಗಂ... 
ಐಕ್ಯಂ (ಕಾ (ಕೀರ 4+ ಅಂಬುಧಿ] 


ವ್ಯಾವ. ೯೦೬). 


ಶ್ಲೀರಾಗಾರ 


ಶೀರಾಗಾರ (ನಾ). ಹಾಲು ಒದಗಿಸುವ ಮನೆ; ಕ್ಲೀರಸಂಗ್ರಹಶಾಲೆ. 
[ಕ್ಷೀರ + ಅಗಾರ) 
ಶ್ರೀರಾಗಾರಿ (ನಾ). ಕ್ಷೀರಾಗಾರವುಳ್ಳವನು; ಹಾಲು ಮಾರು 
ನವನು; ಗೋವಳಿಗ. [ಸಂ. ಕ್ಸೀರಾಗಾರಿನ್‌) 


ಶ್ರೀರಾನ್ಸ್ನ (ನಾ). ಒಂದು ಬಗೆಯ ಭಕ್ಷ್ಯ; ಹಾಲನ್ನ: ಕೀರಾನ್ನ | s | 


ದಿಂದೆ ನರಪುಸ್ಟಿ (ಮಂಕುಕ. ೩೪೧). | 
(ಕ್ಷೀರ * ಅನ್ನ) i 
ಶ್ಷೀರಾಬ್ಮಿ (ನಾ). - ಕ್ಷೀರಜಲಾಕರ: ಶ್ಪೀರಾಜ್ಧಿ ಯೊಳಗನಿಲನೀಡಿಜಸ | 
ಯಲಾ ನೊರೆ ಮಸಗಿ ತೆರೆಗಟ್ಟಿ (ಹಚಳಾ. ೩-೨೩). [ಕ್ಷೀರ * ಅಜ್ಜಿ) 
ಶ್ಲೀರಾಜ್ಕಿತನಯೆ (ನಾ). ಹ್ಞಾಲ್ಲಡಲಿನಲ್ಲಿ ಹುಟ್ಟಿದವಳು; ಲಕ್ಷ್ಮಿ : |19 
*ಹಾಲಿನ ಸಮುದ್ರದ ಮಗಳು, ಲಕ್ಷ್ಮಿ? (ಗಂಗಾಮ. ೩೫೬). | 
[ಹ್ರೀರಾಜ್ಮಿ * ತನಯೆ] | 
ಶೀರಾಭಿಷೇಕ (ನಾ). ಹಾಲಿನಿಂದ ಮಾಡುವ ಅಭಿಷೇಕ. 

[ಕ್ಷೀರ * ಅಭಿಷೇಕ) 
ಶೀರಾರ್ಣವ (ನಾ). - ಶ್ಲೀರಜಲಾಕರ: ವಿಮಳ 
ಶ್ರೀಯನಾ ಶತಪತ್ರಾನನೆ ಪೋಲ್ತು ಬೆಳ್ವಸದನಂಗೊಂಡೇಂ ಮನಂ | 
ಗೊಂಡಳೋ (ಪುಷ್ಪಪು. ೯-೯೪). [ಹೀರ + ಅರ್ಣವ] | 

ಶ್ರೀರಾನಿ (ನಾ). ೧. ಹಾಲುತೊಟ್ಟಿನ ಗಿಡ: “ಫ್ರೀರಾವೀ, | 
ದುಗ್ಧಿಕಾ - ೨ ಅಕ್ಕಿಹೆಡೆಯ ಗಿಡದ ಹೆಸರುಗಳು” (ಸಿದ್ಧಾಂತಿ. ೧೧೮). 
೨. “ದೂದಿ, ತೀವ್ರವಾಗಿ ಬೆಂಕಿಹತ್ತುವದೊಂದು ಪದಾರ್ಥ” [2 
(ಗಂಗಾಮ. ೩೫೬). [ಸಂ. ಕ್ಸೀರಾವೀ) 

ಶ್ರೀರಿಕೆ, (ನಾ). ೧. ಹಾಲೆಗಿಡ; ಸಿಹಿಹಾಲೆ: “ರಾಜಾದನಂ, ! 
ಫಲಾಧ್ಯಶ್ಷಂ, ಕ್ರೀರಿಕಾ - 4 ಹಾಲೇಗಿಡ, ಹಾಲುಬಳ್ಳೀ . ಹೆಸರು 
(ಸಿದ್ಧಾಂತಿ, ೧೦೭). ೨. ಹಾಲಿನಿಂದ ಮಾಡಿದುದು; ಪಾಯಸ; 
ಪರಮಾನ್ನ. [ಸೆಂ. ಶ್ಚೀಂಕಾ] [25 

ಶೀರಿಕ್ಕೆ (ನಾ). [ಅಶ್ವಶಾ] ಕುದುರೆಯ ಖುರದ ಒಂದು ಭಾಗ: 
ಖುರದ ನಡುವೆ ತಳಮೆ(ಯೆ)ಂಬ ಪೆಸರಕ್ಕುಂ ತಳದ ನಡುವಣ ತ್ರಿಕೋಣ 
ರೇಖೆಗೆ ಮಂಡೂಕಿಯೆಂಬ ವೆಸರಕ್ಕುಂ ಅದಂ ಪೊರ್ದಿ ಪೊಟಗಿರ್ದುದು | 
ಕ್ಸೀರಿಕೆಯೆಂಬ ಪೆಸರಕ್ಕುಂ (ಅಶ್ವಶಾ. ಆ೮-೨೮). (2) | 

ಶ್ರೀರಿಣೆ (ನಾ). ೧. ಹಾಲುತೊಟ್ಟಿನ ಗಿಡ. ೨. ದತ್ತೂರಿ: ಕಿರುನೆಲ್ಲಿ [30 
ಸೊಪ್ಪೆ ರಸ, ದತ್ತಾರಿ (ಕ್ಷೀರಿಣಿಃ) ಬೀಜ... ಕಷಾಯಗಳಲ್ಲಿ | 
(ಸಕವೈ. ೪೨೭). ೩. ಹಾಲಿನಿಂದ ಮಾಡಿದುದು; ಹಾಲುಬಾಯಿ: | 
ನನಗೆ ಕ್ಸೀರಿಣಿ (ಹಾಲುಬಾಯಿ) ಯನ್ನು ತಿನ್ನಬೇಕೆನ್ನಿಸಿದೆ. ಅದನ್ನು | 
ಈದಿನನೇ ಮಾಡು (ಕಸರಿ. ೪೨). [ಸಂ. ಕ್ಸೀರಿಣೀ] 

ಸ್ಟೀರೋದ (ನಾ). ಹಾಲ್ಲಡಲು. "ಕ್ಷೀಕೋದಭವ' ಪರಾ. $5 

[ಸಂ.) 

ಸೀರೋದಕನ್ಯಾಯ (ನಾ). - ಕ್ಷೀರನೀರನ್ಯಾಯ : ಕ್ಸೀಕೋದಕ 

ನ್ಯಾಯಮೆಂಬುದಂ ಪರಿಭವಿಸಿತೀ ಭಕ್ತ ಪಾದಾಂಬು (ಆರಾಚ. ೨-೫). 
[ಹೀರೆ + ಉದಕ್ಕ + ನ್ಯಾಯ] 

ಕ್ಷೀಕೋದಭವ (ನಾ). ಹಾಲ್ಲಡಲಲ್ಲಿ ಹುಟ್ಟಿದವನು ; ಚಂದ್ರ: |4 

ಕ್ಸೀರೋದಭವಾತ್ರಿಜೇಂದುಗಳ್ಳಂ . . . ಐಕ್ಕಂ(ಕಾವ್ಯಾವ. ೯0೬). 
[(ಕ್ಷೀರೋದ + ಭವ] 

ಸ್ತೀರೋದವಾರಿ (ನಾ). ಹಾಲ್ಲಡಲಿನ ನೀರು: 

ಧಾರಾಪೂರದೆ ಚೆಲ್ವಂಗೆ ಸೆಣಸುವಂತೆ (ಅದಿಪು. ೭-೭೩). 
[ಕ್ಷೀರೋದ + ವಾರಿ] 


[ಸಂ,1 


ಕ್ಷೀರೋದನಾರಿ 


ಸ್ಲೀವ (ಗು). * ಕ್ಸೀಬ.. 


ವಿನಿ೦೧ 


ಹುತಾಭಿಜನೆನ (ನಾ). ಕರಿಯ ಸಾಸವೆ. 
ಕ್ಷುತ್ಥ್ಪಾಮ (ಗು). ೧. ಹೆಸಿನೆಯಿಂದ ಬಳಲಿದ. (ನಾ). ೨. ಹಸಿವೆ 


ಶುತ್ರಿಷಾಸೆ (ನಾ). ಹಸಿವೆ ಮತ್ತು ನೀರಡಿಕೆ: 


ಕ್ಷುದ್ಬಾಧೆ: (ನಾ). ಹಸಿವೆಯ ಸಂಕಟ: 


ಕ್ಷುದ್ಧಯ 


ಕ್ಷುಣ್ಣ (ಗು). ೧. ಮೆಟ್ಟಿದ; ತುಳಿಯಲ್ಪಟ್ಟ : ತುರಗ ಖುರಕ್ಷುಣ್ಣೇಳಾ 


ಪರಿಪಾಂಸು ಪರಾಗಮಿಭಕ ಟಾಳಿಗಳೊಳ್‌ ಪಾಯ್ದಿರೆ (ಶಾಂತಿಪು. ೧೧-೧೬); 
ಕುರಂಗಶಿಶುಗಳ್‌ ನಲಿಯುತಿವೆ ಹರಿಣಚರಣ ಕ್ಸುಣ್ಣ 
ಪಚ್ಚೆಸೊಂಪಿನ: ವೇದಿಕೆ. ನೇರ್ದು (ಶ್ರಿ (ರಾಮಾ. ೧೩೧-೧೭೨). 
೨. ಹಿಸುಕಲ್ಪಟ್ಟಿ ; ಮರ್ದಿಸಿದ: ಅಬಲಾ ಪೀನಸ್ತನಕ್ಷುಣ್ಣಸಾರನಿ 
ಟೌಘಂ ಗುರು: ಶೀತಕಾಲನೆಸೆದತ್ತೆತ್ತಂ (ಪಂಚತಂ. ೨೪೧-೨೩). 
೩. ನೋಯಿಸಲ್ಪಟ್ಟಿ; ಅಸಮಾಧಾನಗೊಂಡ: ಈ ಭಾನ 
ಪರಿಸ್ಫುಟಖವಾಗಿ ಅವರನ್ನು ಕ್ಲುಣ್ಣರನ್ನಾಗಿ ಮಾಡಿತ್ತು (ರಾಮಾನೆ. ೮೫). 
೪. ಪಳಗಿದ; ಅಭ್ಯಾಸಮಾಡಿದ ; ನಿಷ್ಣಾತ. (ನಾ).೫. ಶಾಸ್ತ್ರದಲ್ಲಿ 
ಪ್ರವೀಣನಾದವನು; ನಿಷ್ಣಾತನಾದವನು; ಪಂಡಿತ: *ಪ್ಶೃತ್ಪನ್ನಃ, 
ಪ್ರಹತಃ, ಕ್ಷುಣ್ಣಃ, ಸಂಸ್ಕ ಏತ -ಈ ೪ ಪಂಡಿತಂ” (ಹಲಾಯು ೫೮-೧೯೭). 


[ಸಂ.) 


ಶಾದ್ವಲದ 


ಶ್ಷುಣ್ಣತೆ (ನಾ). ಅಸಮಾಧಾನ; ಖಿನ್ನತೆ: ನಾಗಪ್ಪನು... ಕ್ಷುಣ್ಣಕೆ 


ಯೊಂದಿಗೆ ಹಿಂದಿರುಗಿದನು (ಕಾಬರುೂ. ೮೩). [ಸಂ. ಕ್ಲುಣ್ಣತಾ]' 


ಕ್ಸೀರಾರ್ಣವ |1| ಸ್ಷುತೆ (ನಾ). ಸೀನು; ಸೀನುವಿಕೆ: ಫಲಪಾಕಾಂತದೊಳ್‌ ಕ್ಷುತವಿಜೃಂಭಣ 


ವ್ಮಾಜದಿಂ: ಲೋಕಾಂತರಿತರಾಗಿ (ಆದಿಪು. ೫-೬೯ 7); ಸಿತೃದ್ವಂದ್ವಂ 
ಕ್ಲುತೆಜೃಂಭಣವ್ಮಾಜದಿಂ -ಪರಾಸುಗಳ ಕ್ಸು ಮೆಂದು ಪೇಟಕಿ 


(ಚಂದ್ರು. ೩-೩೮ ವ). (ಸಂ.] 


ಸುತಕರಟ (ನಾ). ಸೀನುವಿಕೆ: “ಸೀನ್‌ - ಕ್ಸುತಕರಣೇ* (ಶಮಧಾ). 


[Aಂ.] 
[ಸಂ.1] 


ಯಿಂದ ಬಳಲಿದವನು : ದಿಶೆಯೆಂಬತ್ತಜ ದಿವಿಜನಿಕಾಯಮನಿಕ್ಕುವಂ 
ಜನಂ ಕ್ಲುತ್ಕ್ಯಾಮಂ. (ಮಲ್ಲಿಪು. ೧೩-೧೧೯). 
[ಸೆಂ. (ಕ್ಷುಧ್‌ * ಕ್ತಾಮ)] 


ಸುತ್ತು (ನಾ). ಹೆಸಿವೆ: ಕ್ಸುತ್ತು ಮೈದೋಣಟ ಭಿಕ್ಬಕ್ಕೆ ಹೋದಲ್ಲಿ 


ಭಾಂಡವ ತೊಳೆದ ದ್ರವ್ಯಪದಾರ್ಥಮಂ ತರಲು (ಘನವ. ೨೦); ಕ್ಲುತ್ತು 
ಮಮತೆಗಳು ಜೀವಕೆ ಕುಲಿಮೆ ಸುತ್ತಿಗೆಗಳ್‌ (ಮಂಕುಕ. ೬೧೦). 
[< ಸಂ. ಕ್ಲುಧ್‌] 


ಕ್ಷುತ್ತಿಸಾಸಕ (ನಾ). ೧. ಹಸಿವು ಮತ್ತು ನೀರಡಿಕೆಗಳಿಂದ ಬಳಲು 


ವವನು. ೨. ಒಂದು ನರಕದ ಹೆಸರು: ಲಾಕ್ಸಾಪ್ರಲೇಪ , , 
ಕ್ಸುತ್ತಿಪಾಸಕ ಕ್ರಿಮಿಕುಲಂಗಳೆಂಬನೇ . ಯೆಂಟು ರಾಜನರಕಗಳು 
(ವಿವೇಕ. ೧೭೯). (ಸಂ. 

ಅತಿಬಿಸಿಲು 
ಗಾಳಿ ಕಲೆ ಮುಳು ಕ್ಸುತ್ತಿಪಾಸೆ ಜಾಡ್ಯತೆಗಳೆಂಬಿಂತಿವಜ ಕಾಟದಿಂ 
(ಹಚಕಾ. ೯-೩೦). (ಸಂ.(ಕ್ಸುಧ್‌ + ಹಿಪಾಸಾ)] 


ಶ್ಲುತ್ಪ್ರಕಾರ (ನಾ): ಸೀನಿನ ಪ್ರಕಾರ: ಬ್ರಹ್ಮನು .: . ಸೀನಲಾ 


ನೆಪದಿಂದಲೋರ್ವನುದಯಿಸೆ ಕ್ಸುತ್ರ್ರಳಾರವೇ ಕಪಟಿವಾ ಸಂಬಂಧದಿಂ 
ಕ್ಸು ಪನೆನಿಪ್ಪ ಪೆಸರಾಡುದವಗೆ (ವೀಕೈಪು. ೨-೧೩-೧೧). 

[ಸಂ. (ಕ್ಲುಧ್‌ * ಪ್ರಕಾರ)) 
ಮಹಾಪಾತಕಂ ಜನಿಸೆ, 
ಕ್ಸುದ್ಬಾಧೆಯಿಂತಾದುದು (ಅದ್ಭುತ. ೨೩-೧೮) ; ದೇವತೆಗಳು ಕ್ಪುದ್ಭಾಧೆ 
(ಹಸಿವಿನ ಹಿಂಸೆ)ಯನ್ನು ಎಲ್ಲರಿಗೂ ಸಮಾನವಾಗಿ ಕೊಡಲಿಲ್ಲ 
(ಯಕ್ಕಾರ. ೩೧೨). (ಸೆಂ. (ಕ್ಲುಧ್‌ * ಬಾಧೆ)) 


«| ಶುದ್ಧಯ (ನಾ). ಹಸಿವೆಯ ಅಂಜಿಕೆ: ತೃಪ್ತಂಗೆ ಕ್ಸುದ್ಧಯನೆ 


(ಗಗತಾ, ೧೬-೪೪). [ಸಂ (ಕುರ್‌ + ಭಯ) 


ಕ್ಷುದ್ರ 


ಶ್ಸುದ್ರ (ಗು). ೧. ತೀರ ಚಿಕ್ಕದಾದ; ಅಲ್ಪವಾದ: *ಆಲ್ಬಂ ಲವಂ 
- ಅತಿಸೂಕ್ಷ್ಮಮಾ ಕ್ಲುದ್ರಮುಂ” (ಮಂ ಗರಾ. ೧೨೭-೫). 

೨. ನೀಚವಾದ ; ನಿಕೃಷ್ಟ; ಕೀಳುದರ್ಜಿಯ; ಅಲ್ಪವಾದ. 
೩. ಅತಿಲೋಭಿಯಾದ; ದುರಾಶೆಯುಳ್ಳ. ೪. ಕ್ರೂರವಾದ; 
ನಿರ್ದಯವಾದ ; ದುಷ್ಟವಾದ : “ಕ್ಸು ದ್ರಮೆನಿಸಿರ್ಪುದಂ ಕ್ರೂರ 
ಮೆಂದೆಂಬುದು? (ಮಂಗರಾ, ೧೩೯-೫). (ನಾ). ೫. ದರಿದ್ರ; ಬಡವ; 
ದೀನ; ನಿರ್ಗತಿಕ: *ಕ್ಷುದ್ರ1, ದರಿದ್ರಃ . . .ದುರ್ಗತಃ - ಈ ೬ 
ಬಡವಂ” (ಹಲಾಯು. ೫೭-೧೯೩); “*ಕ್ಸುಲ್ಲಕಂ ಕ್ಷುದ್ರನೆನೆ 
ಕರ ಕೃಪಣನಕ್ಕುಂ? (ಮಂಗರಾ. ೬೮-೭). ೬. ಅಲ್ಪನಾದವನು; 
ಕ್ಸುಲ್ಲಕ ವ್ಯಕ್ತಿ: ಕ್ಷುದ್ರನೆ ನಿನಗೆಲವೋ ಮುನಿವುದೆನಗಮಯುಕ್ತಂ 
(ನೀಮಿತು. ೫-೮೨) ; ಕೊಲನೇ ಕ್ಷುದ್ರ ಸಮರ್ಥನಂ (ಸೋಮೇಶ. ೩೧). 
೭ ಜೀನು; ಮಧು. ಲೆ. ಗುಳ್ಳಿ ಶಂಖ; ಸಣ್ಣ ಶಂಖ. 
೯. ಇರುವೆ; ಹಿಪೀಲಿಕೆ: “ಕ್ಟುದ್ರಮೆಂದೆನಲ್ಕಿಬುಹೆಯಕ್ಕುಂ * 
(ಮಂಗರಾ. ೪೯-೧೨). ೧೦. ಬಿಸಿಲು. ೧೧. ಚಾಡಿ; ಇನ್ನೊಬ್ಬರ 
ಮೇಲೆ ಮಾಡುವ ದೋಷಾರೋಪಣೆ: ಕ್ಲುದ್ರ ಕೇಳುವವನು 
ಶೂದ್ರಫಿಗಿಂತ ಕಡೆ (ಗಾದೆ). ೧೨. ಸಣ್ಣತನ; ಅಲ್ಪತೆ; ಕ್ರುದ್ರತೆ: 
ಹೈದರಲ್ಲಿಯ ಕ್ಸುದ್ರನನ್ನು ಹೊಸದಾಗಿ ಕಾಣಬೇಕೆ? (ಒಡೆಕ. ೮೦). 
೧೩.. ದುಂಬಿ; ಜೇನುನೊಣ: *ಅತಿದೀನಂ ಶಂಬುಕಂ ಕ್ರೂರ 
ಮಾತಪಮುಂ ಕ್ಷುದ್ರನೆನನಿಕ್ಳು3 (ನಾನಾರ. ೧೫೨). ೧೪. ಚಾಡಿಕೋರ : 
“ದುರ್ಜನ ಪಿಶುನಃ, ಕ್ಷುದ್ರಃ... ಹಳ - ಈ ೬ ಹಿಸುಣಂ” 
(ಹಲಾಯು. ೫೭-೧೯೧). [ಸಂ,] 

ಕ್ಷುದ್ರಕ (ರು). ೧. ಸಣ್ಣ; ಅಲ್ಪವಾದ ; ಸೂಕ್ಷ್ಮವಾದ. (ನಾ). 
೨. ಚಾಡಿಕೋರ ; ನಿಂದಕ. ೩. ಶ್ವಾಸರೋಗದ ಐದು ಪ್ರಕಾರ 
ಗಳಲ್ಲಿ ಒಂದು: ಈ ಶ್ವಾಸರೋಗವು ಕ್ಲುದ್ರಕನೆಂದೂ, ತಮಕವೆಂದೂ, 
ಛಿನ್ನವೆಂದೊ, ಮಹಾನೆಂದೂ, ಊರ್ಧ್ವವೆಂದೂ ಐದು ವಿಧವಾಗಿರ್ಪುದು 
(ಸಕವೈ. ೨೨೮). [ಸಂ.7 

ಕ್ಷುದ್ರಗಾರ (ನಾ). ಚಾಡಿಕೋರ : *ಕರ್ಣೇಜಪಃ, ಸೂಚಕಃ, ಹಿಶುನಃ 
- ೩ ಚಾಡಿ ಹೇಳುವವನು, ಕ್ಪುದ್ರಗಾರಳ (ಸಿದ್ಧಾಂತಿ. ೨೮೯). 

[ಕ್ಷುದ್ರ * “ಕಾಕ (ಆ -ಕಾಣ)] 

ಕುದ್ರಗ್ರೆಹ (ನಾ). ಸಣ್ಣ ಗ್ರಹ: ಕ್ಷುದ್ರಗ್ರಹಗಳು ಮತ್ತು ಉಲ್ಫೆಗಳು 
ಸೂರ್ಯನಿಂದ ಶಾಖ ಪಡೆದ ಮೇಘದ ಒಳವಲಯಕ್ಳೆ ಸಂಬಂಧಿಸಿವೆ 
(ಭೂಹುಟ್ಟು. ೭೨). [ಕ್ಸುದ್ರ * ಗ್ರಹ] 

ಸುದ್ರಘಂಟಕೆ (ನಾ). ೧. ಕಿರುಗೆಜ್ಜೆ; ಸಣ್ಣಗೆಜ್ಜೆ; ಕಿಂಕಿಣಿ: 
*ಕಿಂಕಿಣೀ ಕ್ಹುದ್ರಘಂಟಿಕಾ? (ಹಲಾಯು. ೯೨-೪೦೬). ೨, ಕಿರುಗೆಜ್ಜೆ 
ಗಳುಳ್ಳ ಆಭರಣ: (ಕ). [ಕ್ಸು ದ) * ಘಂಟಿಕೆ) 

ಶ್ಷುದ್ರಜಂತು (ನಾ). ತೀರ ಚಿಕ್ಕ ಜೀವ; ಕ್ಷುಲ್ಲಕವಾದ ಜೀವ, 
—ಪ್ರಾಣಿ: ನೀನೆತ್ತಣ ಪರಮಾಣು ಕ್ಪುದ್ರಜಂತು (ಬಸರ. ೮-೧೩೭). 

[ಕ್ಸುದ್ರ 4 ಜಂತು] 

ಕ್ಷುದ್ರಜನ (ನಾ). ಕೆಳಮಟ್ಟದ ಜನ; ಪಾಮರ ಜನ: ಕ್ಷುದ್ರ 

ಜನರುಗಳ ಸಂಚಾರದಿಂದ ಸವೆದ ದಾರಿಯಿದು (ವಚಕಾ. ೨೦). 
[ಕುತ್ರ * ಜನ] 

ಕ್ಷುದ್ರತಂಡುಲ (ನಾ). ಒಡಕಲು ಅಕ್ಕಿ; ಅಕ್ಕಿಯ ನುಚು 4 
ಕಡಿಯಕ್ಕಿ: “ಕಣ ಕ್ಷುದ್ರತಂಡುಲಃ - ಈ ೨ ನುಚ್ಚು? 
(ಹಲಾಯು. ೯೫-೪೨೪). [ಕ್ಷುದ್ರ * ತಂಡುಲ] 


ಕ್ಷುದ್ರತನ (ನಾ). ಸಣ್ಣತನ; ಅಲ್ಪತೆ; ನೀಚತನ: ನನ್ನಯ್ಮ |45 


ಕ್ಸುದ್ರತನ ಸುಟ್ಟು ಬಂದಿರುವೆ (ಸಿದ್ಧವು, ೫-೭೪). [ಕ್ಸುದ್ಧ + ತನ] 


೨೩೦.೨ 


ಕ್ಷುದ್ರಹೇಳು 


ಕ್ಷುದ್ರತೆ (ನಾ). ೬ ಕ್ಷುದ್ರತನ: ಆ ಭಾವನಾನೇಶದಲ್ಲಿ ಕ್ಷು ದ್ರತೆಗೆ 
ಆಸ್ಪದನಿರಲಿಲ್ಲ (ಸಮಜೀ. ೭೮೮). (ಸಂ. ಕ್ಲುದ್ರತಾ] 
ಶ್ಲುದ್ರದನನ (ನಾ).-ಒಂದು ಬಗೆಯ ದವನ: *ಮುನಿಪುತ್ರಕಃ - 
ಕ್ಲುದ್ರದವನ ” (ಓಷಧಿ, ೧೨೭). [ಕ್ಸು ದ್ರ * ದವನ] 
ಕ | ಶುದ್ರವೇವತೆ (ನಾ). ಕೀಳುದೈವ : ಕೆಲವು ಜನ ಕ್ಸುದ್ರದೇವತೆಗಳನ್ನು 
ಪೂಜಿಸುತ್ತಾರೆ (ರೂಢಿ). [ಕ್ಷುದ್ರ * ದೇವತೆ] 
ಕ್ಷುದ್ರಧಾನ್ಯ (ನಾ). ನುಚ್ಚುನುಚ್ಚಾದ ಧಾನ್ಯ, ಕಾಳು: (4). 
(ಕ್ಷುದ್ರ * ಧಾನ್ಯ] 
ಕ್ಷುದ್ರನಾಸಿಕ (ಗು). ೧. ಸಣ್ಣಮೂಗುಳ್ಳ. (ನಾ). ೨. ಚಿಕ್ಕ 
ಮೂಗುಳ್ಳವನು : *ನಕ್ಸುದ್ರಃ ಪ್ಪ ದ್ರನಾಸಿಕಃ ? (ಹಲಾಯು. 
೯೯-೪೫೩). [ಕ್ಸುದ್ರ * ನಾಸಿಕ] 
ಸ್ಸುದ್ರಪಕ್ಷಿಕ (ನಾ). ಒಂದು ಜಾತಿಯ ಪಕ್ಷಿ; ಟಟ್ಟಿಭ: “ ಟಟ್ಟಭಾಃ, 
ಕ್ರುದ್ರಪಕ್ಷಿಕಾಃ - ಈ ೨ ಚಿಟ್ಟಿ” (ಹಲಾಯು. ೪೨-೯೯). [ಸಂ.] 
ಶ್ಲುದ್ರಪತ್ರ (ನಾ). ಕಗ್ಗೊರಲೆ; ಪುಲ್ಲಂಪುರಿಜೆ: *ಕಗ್ಗೊಆಲೆ 
ಬಾಬರಿ ಕ್ಲುದ್ರಪತ್ರಂ? (ಮಂಗರಾ. ೩೯-೨೭). 
[ಸಂ. ಕ್ಸುದ್ರಸತ್ರಾ] 
ಕ್ಷುದ್ರಸಾತ್ರ (ನಾ). ೧. ನೀಚಪಾತ್ರ; ದುಷ್ಟಪಾತ್ರ: 'ನಾಯಕ 
` ಪಾತ್ರದ ಉದಾತ್ತತೆಯಲ್ಲಿ . . . ಉತ್ತೇಜನ ದೊರಕಿಸಿ, ಕ್ಸು ದ್ರಪಾತ್ರ 
ಗಳ ಅಭಿನಯದ ಕೌತುಕವನ್ನು ಮಾಡಿಯೂ ಅವುಗಳ ಕ್ಲುಲ್ಲಕಭಾವನೆ 
ಗಳ ಕಡೆಗೆ ತಟಸ್ಥ ವಿಸ್ಮಯದಿಂದಲೂ ... ಪ್ರೇಕ್ಸಕನು ನೋಡಲು 
ಶಕ್ತನಾಗುವನು (ಪ್ರಬಂಧ. ೩೦). ೨. ಸಣ್ಣಪಾತ್ರ; ಅಪ್ರಧಾನ 
ಪಾತ್ರ. [ಕ್ಷುದ್ರ 4 ಪಾತ್ರ] 
ಕ್ಷುದ್ರಪ್ರಬಂಧ (ನಾ). [ಕಾವ್ಯಮಾ] ಕಾವ್ಯಪ್ರಚೇದಗಳಲ್ಲಿ ಒಂದು; 
ಸಣ್ಣ ಪ್ರಬಂಧ; ಲಘುಕಾವ್ಯ: ಗದ್ಮಕಾವ್ಮ ಪದ್ಮಕಾವ್ಶ ಚಂಪೂ 
ಕಾವ್ಮ ಗೀತಪ್ರಬಂಧ ಕ್ಸುದ್ರಪ್ರಬಂಧಗಳೆಂಬ ' ಪಂಚವಿಧ ಕಾವ್ಯ 
ಪ್ರಬಂಧಗಳಂ (ವಿವೇಕ. ೨೨೬). [ಕ್ಸುದ್ರ * ಪ್ರಬಂಧ] 
ಕ್ಷುದ್ರಮೃಗ (ನಾ). ಕ್ರೂರಮೃಗ; ದುಷ್ಪಮೃಗ: ನಿನ್ನಂ ಮತ್ತೊರ್ವಂ 
ರಕ್ಷಿಸದಂದು ನಿನಗೆ ಕುದ್ರಮೃಗೋಪದ್ರವನುಕ್ಕು (ಪಂಚತಂ, ೫೪-೭). 
[ಕ್ಷಿಪ್ರ 4 ಮೃಗ] 
ಸುದ್ರರೂಪ (ನಾ). ಸೂಕ್ಷ್ಮರೂಪ; ಸಣ್ಣರೂಪ (?): ವಿದ್ರ 
ವಣವನು ಮಾಳ್ಟಿನೆನುತಾ ಕ್ಲುದ್ರರೂಪವ ತಾಳಬೇಕೆನುತಸುರನನುವಾದ 
(ಕೌಶಿರಾ. ೩೯-೨೮). (ಕ್ಷುದ್ರ + ರೂಪ] 
ಕುದ್ರವಾರ್ಶಾಕಿ (ನಾ). ಗುಳ್ಳಬದನೆ; ರಾಮಗುಳ್ಳ. 
[ಸಂ. ಕ್ಸು ದ್ರವಾರ್ತಾಕೀ] 
ಕ್ಷುದ್ರವೃತ್ತಿ (ನಾ). ಕೀಳುಮಟ್ಟದ ಉದ್ಯೋಗ: ಅರ್ಜನೆಯೆಂದು 
ಅತ್ಯಾಶೆಗೂ ಅತಿಕ್ಲೇಶಕ್ಕೂ ಒಳಗಾಗಬಾರದು. ಕ್ಷುದ್ರವೃತ್ತಿಯನ್ನೂ 
ಆವಲಂಬಿಸಬಾರದು (ಆರ್ಯಧ. ೪೭). [ಕ್ಸುದ್ರ + ವೃತ್ತಿ] 
ಕ್ಷುದ್ರಶಂಖ (ನಾ). ಚಿಕ್ಕಶಂಖ; ಸಣ್ಣಶಂಖ: *ಕ್ಷುಲ್ಲಕಂ, 
ಕ್ಲುದ್ರಶಂಖಃ, ಶಂಬೂಕಃ - ಈ ೩ ಕಿಜಿಯ ಶಂಖಂ?) (ಹಲಾಯು. 
೧೧೯-೪೨) ; *ಶುಕ್ತಿಯೆನೆ ಕ್ಲುದ್ರಶಂಖಂ ” (ಮಂಗರಾ. ೧೨೨-೯). 
ಕ್ಲುದ್ರಶಂಖೋದರದಿಂ ಬ್ರಹ್ಮಾಂಡಗರ್ಭಂ ಪಿರಿದೆನೆ (ಜಗವಿ. ೧-೧೯). 
[ಕ್ಹುದ್ರ * ಶಂಖ] 
ಕ್ಷುದ್ರಹೇಳು (ಕ್ರಿ). ಚಾಡಿಹೇಳು : ಇವನ ಮೇಲಿ ಸೆಲವು ಕೆಟ್ಟ ಜನರು 
ಕ್ಸುದ್ರಹೇಳಿದ್ದರಿಂದ ವಿಜಯನಗರದ ರಾಯರು ಬೇಸರಗೊಂಡು 
ತಿಮ್ಮಣ್ಣನಾಯಕನನ್ನು . , . ಸೆರೆಯಲ್ಲಿಟ್ಟು (ಚಿತ್ರಪಾ. ೧೪). 
[ಕ್ಲುದ್ರ * ಹೇಳು (ಲ ಪೇಟ್‌) 


10 


15 


95 


ಶುದ್ರಾಂಡ ೨೩೦೩ ಶುರ 


ಶಕ್ಷುದ್ರಾಂಡ (ನಾ). ಮರಿಮಾನುಗಳ ಮೊತ್ತ: *ಕ್ಪುದ್ರಾಂಡಃ, | | ಉರುಕಾಂತಾರದೊಳಚ್ಛ ನೀರದೊಳನೇಕ ತೃಣಕ್ಸುಪಗುಲ್ಮಜಾಲದೊಳ* 
ಮತ್ಸ್ಯ ಸಂಘಾತಃ, ಪೋತಾಧಾನಂ - ಈ ೩ ಕಿಜಿಯಮಿಾನ ಮೊತ್ತಂ? (ಪಂಚತಂ, ೫೭-೧೧) ; ಕುಸುಮಿಸಿದುವು ಮಿಕೈಸೆವಾ ಕ್ಸುಪ [ನಾಠಾಂ. 
(ಹಲಾಯು. ೧೦೯-೩೯). [ಸಂ.] ಮಿಕ್ಕಿನವಾಕ್ಷಪ] ಕುಜಾತವನೀರುತ್ತುಗಳುಂ (ಕಾವ್ಯಾವ. ೧೯೫). 
ಶ್ಲುದ್ರಿ (ನಾ). ಚಾಡಿಕೋರ; ಚಾಡಿ ಹೇಳುವವನು : (8). ೩. ಸೂರ್ಯವಂಶದಲ್ಲಿ ಹುಟ್ಟದ ಒಬ್ಬ ರಾಜ: *ಕ್ಸುಪ1- ದಧೀಚ 
(ಸಂ. ಕ್ಲುದ್ರಿನ್‌] 5] - ನೊಡನೆ ಪಗಡೆಯನಾಡಿ ಸೋಲ್ತ ಸೂರ್ಯವಂಶದ ರಾಯಂ? 
ಕ್ಷುದ್ರಿಕೆ.(ನಾ). ಕೀಳು ಕೆಲಸ; ಕೀಳ್ತನ ; ಸಣ್ಣತನ (?): ವಂಚನೆ (ಕಾಶಕೃ. ೨೪೮); ಹರಿ ಚಕ್ರದಿಂ ಕ್ಲುಪನಿಮಿತ್ತಂ ದಧೀಚಿಯಂ 
ಮೊದೆಲಾದ ಕ್ಸು ದ್ರಿಕೆಗಳನುಪದೇ ಶಂಗೆಯ್ದೂದಾರಂಭಕೋ ಪದೇಶಮಕ್ಕು | ' ಭರದಿನಿಡೆ (ಪದ್ಮರಾ. ೧೦-೨೪೨). ೪, ಒಬ್ಬ ಯಷಿಯ ಹೆಸರು. 
(ಪಸಾರ. ೬೨೭-೪). [?] ೧,೪: ಕ್ಪುಪಶಾಂಡಿಲ್ಕಸುರೇಶ ... ಮರವಟ್ಟರ್ಕುಂ ನದೀತೀರ 
ಸುದ್ರೆ (ನಾ). ೧. ನಡತೆಗೆಟ್ಟವಳು; ಜಾರೆ; ಸೂಳೆ : “ರೊಪಜೀವಾ, ದೊಳ೯ (ಹಮ್ಮಾರ. ೪-೭೧). (ಸಂ. 
ವೇಶ್ಯಾ, ಗಣಿಕಾ, ಪಣ್ಯಾಂಗನಾ, ಕ್ಪುದ್ರಾ - ಈ ೫ ಸೂ(ಟಕಿ)ಳೆ (10 ಸುಬ್ಬ (ಗು). ಕದಡಿದ; ಕ್ರೋಭೆಗೊಂಡ; ಅಶಾಂತವಾದ; 
(ಹಲಾಯು. ೮೦-೩೩೬); “ವಾರಸತಿ . , . ವೇಸಿ ಕ್ಲುದ್ರೆಯೆನೆ... ಅಲ್ಲೋಲಕಲ್ಲೋಲವಾದ :: ವಿಚಿತ್ರಸ್ವಪ್ನಗಳಿಂದ ಅಂದಿನ ರಾತ್ರಿ 
ಸೂಳೆಯಕ್ಕು? (ಮಂಗರಾ. ೯೦-೫). ೨. ಕುಣಿತದ ಹೆಣ್ಣು; ನರ್ತಕಿ; ನರಹರಿಯ ನಿದ್ರೆಯೆಲ್ಲ ಕ್ಸುಬ್ಬವಾಗಿತ್ತು (ಸಮಜೀ. ೩೨೨). [ಸೆಂ.] 
ನಟಿ: *ನಟ ಕ್ಪುದ್ರೆಯೆನೆ ನಟ್ಟುವಿತಿಗಳ್ಳು ನಾಮಂಗ (ಮಂಗರಾ. ಕುಭಿತ (ಗು). ೧. ಇ ಕ್ಸುಟ್ಟ: ಚಳದನಿಳಾಹತ ಕ್ಸುಭಿತ ಭಂಗುರ 
೧೧೧-೩). ೩. ಅಂಗಹೀನಳಾದ ಹೆಂಗಸು; ವಿರೂಪಗೊಂಡ ತುಂಗತರಂಗಮಾಳಿಕಾವಳನ .. . ಜಳಮಂ (ಪಂಪಭಾ. ೪-೨೫); 
ಹೆಂಗಸು. ೪. ಜೇನುಹುಳು. ೫. ಒಂದು ಜಾತಿಯ ಸಸ್ಕ;|15) ಕ್ಲುಭಿತದಯಾರ್ಣವ ಘೂರ್ಣಿತ ರಭಸಮೆನಲ್‌ (ನಂರಾಮಾ. ೬-೨೯). 
ಹೆಗ್ಗುಳ್ಳ. ೬. ಬಿಕ್ಕಳಿಕೆ : « ಶರೀರಾಯಾಸದಿಂದ ವಾಯುವು ಹೆಚ್ಚಿ ೨. ಬಿರುಸಾದ, ಉದ್ಭ ತವಾದ: ಇಭೋದ್ಮತ್‌ ಕರ್ಣತಾಳ ಕ್ಲುಭಿತ 
ಉಂಟಾದ ಬಿಕ್ಕುಳು ಕ್ಸುದ್ರೆ ಎನಿಸಿಕೊಳ್ಳುವುದು” (ಸಕವೈ. ೨೪೦). ಪವನವಿಕ್ಷೇಪದಿಂ ವಾರ್ಧಿಯಂ ತುಳ್ಳುವ ಸೇನಾಚಕ್ರಮಂ (ಮಲ್ಲಿಪ. 
[ಸಂ. ಕ್ಲುದ್ರಾ] ೯-೨೯). ೩&೩. ಕನಲಿದ; ಅಸಮಾಧಾನಗೊಂಡ; ಉದ್ರಿಕ್ತವಾದ ; 
ಕ್ಷುದ್ರೋಪದ್ರ (ನಾ). ಚಾಡಿಯ ಅಪಚಾರದ ಮಾತು: ಸದಾ ನಮ್ಮ ಕೋಪಗೊಂಡ. "ಕ್ಪುಭಿತಚಿತ್ತ' ಪರಾ. ೪. ಕಳವಳಗೊಂಡ; 
ಮೇಲೆ ಕ್ಲುದ್ರೋಪದ್ರ ಹೇಳಿ ನಮಗೂ ನಮ್ಮ ರಾಜ್ಯಕ್ಕೂ ಬಹಳ |20 ವ್ಯಾಕುಲವಾದ : ಅಂತತಿಕ್ಷುಭಿತಹೃದಯನಾಗಿ ತೊಟ್ಟಿನೆ ಮಗುಟ್ಟು 
ಖರಾಬು ಮಾಡಿಸಿದ್ದಾನೆ (ಕಾಜೇಂದ್ರ. ೧೦೬). (ಕ್ಷುದ್ರ 4 ಉಪದ್ರ] (ಪಂಚತಂ. ೨೬-೧೦). ೫. ಬೆದರಿದ; ಭೀತನಾದ.. (ನಾ). 
ಕ್ಷುದ್ಧ್ಯಾಧಿ (ನಾ). ಹಸಿವಿನ ಬಾಥೆ, - ಬೇನೆ: ಜಲಣಾತಪ್ರಿಯನೆಂಟ ೬. ಕ್ಲೋಭಿ; ಉದ್ರೇಕ: ಕ್ಲುಭಿತವಳಿದ ಚಿತ್ತದೊಳು ಮತ್ತೆ ಮಾಳ್ಬುದು 
ಅಸೊಳ್‌ . .. ಅರ್ಕಜಂ ನಿಲೆ ಮಹಾಕ್ಟಾದ್ವಾ ಧಿಯಿಂ ಪೊಂದುಗುಂ ಅಭಯ ಶುದ್ಧೋಪಯೋಗವದು (ಭರಚ. ೬೯-೮೭). . [ಸಂ.) 
(ಜಾತತಿ. ೨೩-೨). [ಸಂ. (ಕ್ಹುಧ್‌ + ವ್ಯಾಧಿ)] ಹುಭಿತಚಿತ್ತ (ನಾ). ೧. ಕನಲಿದ ಮನಸ್ಸುಳ್ಳವನು; ಕುಪಿತ 
ಕ್ಷುಧಾಪೋಷಕ (ನಾ). ಹಸಿವೆಯನ್ನು ಹಿಂಗಿಸಿಕೊಳ್ಳುವವನು ; |2| ಮನುಷ್ಯ: ಇದು ವಿಪಕ್ಷಬಲಮೆಂದಣಕಿದು ಕ್ಸು ಭಿತಚಿತ್ತನಾಗಿ ಬಾಹುಬಲಿ 
ಹೊಟ್ಟೆ ಹೊರೆದುಕೊಳ್ಳುವವನು : ಜಿಹ್ವೆಯ ಲಂಪಟಿತ್ವದಿಂದ ಕ್ಪುಧಾ ಕುಮಾರಂ . . . ಭರತೇಶ್ವರಚಕ್ರವರ್ತಿಯ ಸೈನ್ಯಕ್ಕೆ ಮುಟ್ಟವರೆ 
ಪೋಷಕ ನಾಗಿ (ಮೋಳಿಮಾ. ೨೦೦-೭೪೪). [ಸಂ: (ಕ್ಲುಧಾ * ಪೋಷಕ)] (ಆದಿಪು. ೧೪-೯೩ ವ). ೨. ಅಸಮಾಧಾನಗೊಂಡವನು; ಕಳವಳ 
ಶ್ಲುಧಾಭಿಜನನ (ನಾ). ೧. ಹಸಿವನ್ನು ಉಂಟುಮಾಡುವುದು. ವನ್ನು ಹೊಂದಿದವನು: ಆಗಳರಸನತಿ ಸಂಭ್ರಮರಸ ಕ್ಲುಭಿತಚಿತ್ತನಾಗಿ 
೨. ಕರಿಯ ಸಾಸವೆ. [ಸಂ.] (ಮಲ್ಲಿಪು. ೪-೧೫ ವ). [ಕ್ಹುಭಿತ * ಚಿತ್ತ] 
ಕುಧಾರ್ತ (ಗು). ಹಸಿವಿನಿಂದ ಪೀಡಿಸಲ್ಪಟ್ಟ; ಹಸಿವಿನಿಂದ ಕಂಗೆಟ್ಟ. 30 | ಕ್ಷುಭಿತವಾರಿಧಿ (ನಾ). ಅಲ್ಲೋಲಕಲ್ಲೋಲವಾದ ಸಮುದ್ರ; 
[ಸೆಂ. (ಕ್ಪುಧಾ*- ಆರ್ತ)] ಪ್ರಕ್ಷುಬ್ಧವಾದ ಸಾಗರ: ಕ್ರುಭಿತವಾರಿಧಿಯಂತೆ ಹೆಚ್ಚಿತು ರಭಸ 
ಶ್ಚುಧಾಶಾಂತಿ (ನಾ). ಹಸಿವನ್ನು ಹಿಂಗಿಸುವಿಕೆ; ಹಸಿವನ್ನು (ಕೌಶಿರಾ. ೩೨-೨೪). [ಕ್ಲುಭಿತ *- ವಾರಿಧಿ] 


ನಿವಾರಿಸುವಿಕೆ; ಹಸಿನೆಯ ತೃಪ್ತಿಗಾಗಿ ಉಣ್ಣುವುದು ಅಥವಾ| | ಶ್ಲುಭಿಯಿಸು "ಕ್ಸುಭಿಸು' ನೋ. 
ತಿನ್ನುವುದು; ಉಪಾಹಾರ : ಸಂಜೆಯ ಕ್ಸುಧಾಶಾಂತಿಗಾಗಿ ವೆಂಕಮ್ಮ, ' ಶ್ಲುಭಿಸು, ಕ್ಸುಭಿಯಿಸು (ಕ್ರಿ). ಅಲ್ಲೋಲಕಲ್ಲೋಲವಾಗು; ಕ್ಲೋಭಿ 
ನವರಿಗೆ ಬೇಕಾದ ಅವಲಕ್ಕಿಯ ಬಗ್ಗೆ... ಒಂದು ದೊಡ್ಡ ರಸಕಸಿಯು [93 ಗೊಳ್ಳು : ಅಭಿಘಾತಜ್ವರದಂತೆ ದುಷ್ಕರ್ಮ ಕುಣಿದಾಡಿ ಕ್ಸುಭಿಸಿ 


ಏಳುತ್ತದೆ (ಸಮಜೀ. ೭ ಪೀಠಿಕೆ)... [ಸಂ. (ಕ್ಷುಧಾ ಶಾಂತಿ)] | ಬೀಳ್ಪ್ಬುದು ಕಂಡ ಕಡೆಗೆ (ಭರಚ. ೫೨-೧೨೦). ಕ್ಸುಭಿಯಿಸು : 


ಶುಧಿತ (ಗು). ೧. ಹಸಿದ. (ನಾ). ೨. ಹಸಿದವನು: ಎಲೆ ಯುಧಿಷ್ಠಿರನಿರದವೆಲ್ಲಮನೊಬ್ಬಸಿ ಕಳೆವುದುಂ ಪ್ರಭಂಜನತನೂಜನುಂ 
ವಿಪ್ರಶಾರ್ದೂಲನೆ, ಕ್ಲುಧಿತನಾದೆಂಥ ' ನನ್ನ ವಾಕ್ಮನನ್ನು ಕೇಳು ಧನಂಜಯನುಂ ಕ್ಲುಭಿಯಿಸಿ (ನೇಮಿಪು. ೧೦-೩೯ ವ). 
(ಶೇಷಧ. ೭). [ಸಂ.) [ಕ್ಸುಭ್ಯ * -ಇಸ್ಕು] 

ಶುಧೆ (ನಾ). ಹಸಿವೆ; ಹಸಿವು: "ಹಸಿವು ಕ್ಸುತ್‌' ಕ್ಪುಥೆ ಬುಭುಕ್ಸೆ |6| ಕ್ಷುಮೆ (ನಾ). ೧. ಕರಿ ಅಗಸೆ; ಎಳ್ಳಗಸೆ: *ಅತಸೀ, ಉಮಾ, 
ಯೆನಿಕ್ಳು? (ಮಂಗರಾ. ೭೦-೧೪); ತನ್ಮು ಹಣ್ಣನು ತಾವೆ ತಿನ್ನವು ಮರಗಳು | ಕ್ಲುಮಾ - ಈ 4 ಎಳ್ಳಗಸೆ” (ಹಲಾಯು. ೯೫-೨೨೮). ೨. ಒಂದು 
ಅನ್ಯರ ಕ್ಲುಥೆ ಕಳೆದಪುವು (ಇಂಚಾಪ. ೧೩೫-೬೫).  [ಸೆಂ. ಕ್ಪುಧಾ] |. ಬಗೆಯ ಸೆಣಬು, ನಾರು: (1). [ಸಂ. ಕ್ಸುಮಾ] 

ಕ್ಸುಸ (ನಾ). ೧. ಪೊದೆ; ಕಂಟಿ: *ಕ್ಸುಪಃ, ಗುಚ್ಛಃ- ಈ ೨ ಮಡಲ್‌? | | ಕ್ಷುರ (ನಾ). ೧. ಸಣ್ಣಕತ್ತಿ; ಸುರಿಗೆ: ಕರಶಾಖೆಗಳತನು 
(ಹಲಾಯು. ೯೫-೪೨೫). ೨. ಚಿಕ್ಕಚಿಕ್ಕ ರೆಂಬೆಗಳುಳ್ಳ ಮರ : *ಗುಜ್ಜು ಕ್ಲುರದಂದಂ ಕರನಖಮವು ಕೇದಗೆಯೆಸಟಂದಂ (ಸುಕುಮಾ. ೫-೫೧). 


ಗೊಂಬಿನ ಮರನಂ ಕ್ಲುಪಮೆಂಬುದು? (ಹಲಾಯು. ೨೯-೨೪) ;|4| ೨. ಹೆಸು, ಎತ್ತು, ಕುದುರೆ ಮೊದಲಾದುವುಗಳ ಗೊರಸು; 


*ಕಡುಗುಜ್ಜುವೃಕ್ತಂ ಕ್ಹುಪಾಖ್ಯಂ”? (ಮಂಗರಾ. ೩೧೧); ಖುರ; ಕೊಳಗು. ೩. ಕೊಳವಳಿಕೆ ಗಿಡ; ಕೋಕಿಲಾಕ್ತ.. [ಸಂ.] 


ಸ್ಷುರಕ ೨೩೦೪ ಕ್ಷೇತ್ರ 


ಶುರಕ (ನಾ). ೧. ತಿಲಕವೃಕ್ಷ: *ಕ್ಸುರಕಮೆನೆ ಫೇಸಿಲಮೆನಲ್‌ ತಿಲಕ 


೮. ಸುಳ್ಳು ಹೇಳುವವನು; ಮಿಥ್ಯಾವಾದಿ. ೯. ಬೇಡೆ; ಶಬರ; 
ತರುವಕ್ಕು? (ಮಂಗರಾ. ೩೬-೧೭). ೨. ನಾಯಿಂದ; ನಾಸಿತ; 


| 
| 
ಕಿರಾತ. ೧೦. ಚಿಕ್ಕಶಂಖ: *ಕ್ಸುಲ್ಲಕಃ, ಕ್ಸು ದ್ರಶಂಖಃ, ಶಂಬೂಕಃ 


ಕ್ಸೌರಿಕ. ಸಿ. ಕ್ಸುರ ೧: ವೈರಿಗಳ ಪೆರ್ಬಲಂ ಬಾಳೆತ್ತಿ ಪೊಣರ್ಜೊಡೆ -ಈ 4 ಕಿಜಿಯ ಶಂಖಂ” (ಹಲಾಯು. ೧೦೯-೪೨). ೧೧. ಕಂಚು; 
ನಿವಾರಣಂಗೆಯ್ದರಿ ಕ್ಷುರಕಾದಿಗಳ ಮುಟಕಿದು (ಭಾವಚಿಂ. ೫-೧೯). ಕಾಂಸ್ಯ. ೧೨. [ಜೈನ] ಪ್ರತಿಮಾಧಾರಿಗಳಲ್ಲಿರುವ ಎರಡು ಪ್ರಕಾರ 
[ಸಂ.] $ ಗಳಲ್ಲಿ ಒಂದು: ಕ್ಲುಲ್ಲಕನು ಕೌಪೀನ,'ಖಂಡವಸ್ತ್ರಗಳನ್ನು ಧರಿಸುವನು. 

ಶ್ಲುರಕರ್ಮ (ನಾ). ೧. (ನಾಪಿತನ ಕತ್ತಿಯಿಂದ) ಕೂದಲು ಐಲಕನು ಕೌಪೀನನನ್ನಷ್ಟು ಮಾತ್ರ ಧರಿಸುನನು (ಚೈನಪ. ೪೯೦) ; 
'ಕತ್ತರಿಸುವುದು; ಕ್ಷೌರ: ಕ್ಹಾರಕನ, ಕ್ಪೌರದ, ಕ್ಹುರಕರ್ಮದ *ಸೂಕ್ಷ್ಮದೊಳು ಪಾಮರಕುಲದೊಳು ಗುಳ್ಳೆ ಯೊಳು ಕ್ಲುಲ್ಲಕನೆನಿಕ್ತು” 


(1708508181. ಇಂಕನಿ). ೨. ಚೌಲ; ಕೇಶಖಂಡನ. | 
(ಸಂ. ಕ್ಸುರಕರ್ಮನ್‌). 
ಶುರಧಾರೆ (ನಾ). ೧. (ನಾಹಿತನ) ಕತ್ತಿಯ ಅಲಗು; ಖಡ್ಗದ 
ಬಾಯಿ. ೨. ಎಂಟು ಮಹಾನರಕಗಳಲ್ಲಿ ಒಂದು : ಸೂಚೀಮುಖ, | 
ಕಾಲ, ಖಡ್ಗಧಾರೆ, ಕ್ಪುರಧಾರೆ. , , ಸಂತಾಪಂಗಳೆಂಬುವೇ ಯೆಂಟು | 
ಮಹಾನರಕಂಗಳು (ವಿವೇಕ. ೧೭೯). (ಕುರ + ಧಾರೆ] 
ಶ್ಸುರಪ್ರ (ನಾ). ೧. ಕುದುರೆಯ ಗೊರಸಿನಾಕಾರದ ಅಲಗನ್ನುಳ್ಳ 
ಬಾಣ; ಕವಲಂಬು: *ಕ್ಸುರಪ್ರವೆಂಬುದು ಬೋಟಕೆಯಂಬು' 
(ಹಲಾಯು. ೬೭-೩೧೫). ೨. ಕುರುಪೆ; ಉಜ್ಜಗೋರಿ. (ಸಂ.) 
ಶ್ಷುರಭಾಂಡ (ನಾ). ನಾಯಿಂದನ ಕತ್ತಿ ಮೊದಲಾದುವನ್ನು 
ಇಡುವ ಚೀಲ, ಹಡಪ: ಚೇಗಂ ಕ್ಲುರಭಾಂಡಮನೀಯೆಂದು 
ಬೇಡಿದೊಡೆ (ಸಂಚತಂ. ೭೮-೧೭). [ಕ್ಸುರ + ಭಾಂಡ] 
ಶುರಮರ್ದಿ (ನಾ). ಕ್ಪೌರದ ಕತ್ತಿಯನ್ನು ಮಸೆಯುವವನು ; |20 
ನಾಯಿಂದ ; ಕ್ಸೌರಿಕ, ಹಜಾಮ: ನಿಪುಣರುಂ ಸುಖಹಸ್ತರು 
ಮೆನಿಪ್ಪ ಶಿಕ್ಷಿತ ಕ್ಸುರಮರ್ದಿಗಳ್‌ ಬಂದು (ಶ್ರೀರಾಮಾ. ೮೬೭-೪೩೯). 
[ಸಂ. ಕ್ಸುರಮರ್ದಿನ್‌) | 


;  (ಮಂಣರಾ. ೧೫೧-೫೩) ; “ಶಬರಂ ಜಡಾಲ್ಪಮತಿ ಕಾಂಸ್ಕಂ ಕ್ಸುದ್ರ 
| ಮಿಥೃತ್ವಮುಂ ಕೃಪಣಂ ಕ್ಲುಲ್ಲಕಮಕ್ಕು” (ನಾನಾರ. ೫೯). [ಸಂ] 
10| ಶುಲ್ಲಕತನ (ನಾ). ಕೀಳುತನ; ಕುತ್ಸಿತವರ್ತನೆ: ಈತನ ಕ್ಲುಲ್ಲಕ 
ತನಕ್ಕೆ ಹೇಸಿ, ಮೆಡಿಕಲ್‌ ಹವ್ಯಾಸ ತೊರೆದು, ಬಿ.ಎಸ್‌ಸಿ. ಮುಂದು 
ವರಿಸಿದೆ (ಬದುಜ. ೬೪). (ಕ್ಲುಲ್ಲಕ + -ತನ] 
ಕುಲಕದ್ವಾರ (ನಾ). ಚಿಕ್ಕಬಾಗಿಲು; ದಿಡ್ಡಿಬಾಗಿಲು :: ಪೆರ್ನೀಧಿ 
ಗಳೆರಡುಂ ದೆಸೆಯೊಳೆಸೆನೆಂಟುಂ ಕ್ಲುಲ್ಲಕದ್ವಾರೆದಿರ್ಕೆಲಂಗಳೊಳಂ 
(ಚಂದ್ರಪು. ೧೫-೫೧ ವ), (ಕ್ಲುಲ್ಲಕ + ದ್ವಾರ] 
ಹುಲ್ಲಕಭಾಷೆ (ನಾ). ಗ್ರಾಂಥಿಕರೂಪ ತಾಳದೆ ಕೇವಲ ಆಡು 
ಮಾತಾಗಿ ಉಳಿದುಕೊಂಡಿರುವ ಭಾಷೆ: ಗ್ರಾಂಧಿಕರೂಪವನ್ನು 
ಹೊಂದದೆ ಕೇವಲ ವ್ಯವಹಾರಕ್ಕೆ ಮಾತ್ರ ಉಪಯೋಗಿಸುವ ಭಾಷೆಯನ್ನು 
ಕ್ಹುಲ್ಲಕಭಾಷೆಯಿನ್ನುತ್ತಾರೆ (ಕೈಪಿಡಿ. ೨೯೩). [ಕ್ಹುಲ್ಲಕ * ಭಾಸೆ] 
ಸುಲಕಾಮ್ಲೆ (ನಾ). ಒಂದು ಬಗೆಯ ಸೊಪ್ಪು; ಪುಲ್ಲಂಪುರಿಚೆ; 
ಹುಲ್ಲುಹುಳಿಗನ ಸೊಪ್ಪು: “ಆಲೋಣಿಕೆ ಕ್ಲುಲ್ಲಕಾಮ್ಲೆ [ಪಾಠಾಂ. ಮ್ಲಿ] 
ಪುಳ್ಳುಂಪುಣಿಸೆ? (ಮಂಗರಾ. ೪೨-೩೯). 
(ಸಂ. (ಕ್ಪುಲ್ಲಕ * ಆಮ್ಲ +-)] 


| 
| 
[ 
I 
| 
i 
| 
| 
| 


ಕುರಿ (ನಾ). ಆ ಕ್ಪುರಮರ್ದಿ: [ಸಂ. ಕ್ಹುರಿನ್‌] ಕ್ಷುಲ್ಲತನ (ನಾ). - ಕ್ಲುಲ್ಲಕತನ: ಕ್ಪುಲ್ಲತನ ಕುಂದೆಡಜು ಬಡತನವಿಲ್ಲ 
ಶ್ಲುರಿಕಾಸ್ತ್ರ (ನಾ). ಐದು ಮಂತ್ರಾಸ್ತ್ರಗಳಲ್ಲಿ ಒಂದು : ಶಿವಾಸ್ತ್ರ, ಕ್ಸುರಿ|25| ಜಯಸಿರಿಬೀಡು (ಕಾಶಿರಾ. ೧-೨೨). [ಕ್ಸುಲ್ಲ*-ತನ] 
ಕಾಸ್ತ್ರ, ಪಾಶುಸತಾಸ್ತ್ರ, ವ್ಯೋಮಾಸ್ತ್ರ, ಆಘೋರಾಸ್ಟ್ರನೆಂಬ ಪಂಚಾಸ್ತ್ರ ಕ್ಲೂಜತೆ (ನಾ). ಕೊರತೆ; ನ್ಯೂನತೆ: ಈ ಕ್ಪೂಣತೆಯಾದುದಾ 
ಮಹಾಮಂತ್ರಗಳಂ (ವಿವೇಕ. ೮೧). [ಸಂ. (ಕ್ಪುರಿಕಾ - ಅಸ್ತ್ರ)] ಸವಣನಿಂದೆನಗೆಂದು (ನೇಮಿಪು. ೬-೫೪ ವ). [ಆ ಸಂ. ಕ್ಸುಣ್ಣತಾ) 
ಶುರಿಕೆ (ನಾ). ಚೂರಿ; ಸುರಿಗೆ; ಬಾಕು: “ಅಸಿಪುತ್ರಿಕಾ, ಅಸಿಧೇನುಃ, | | ಶ್ಲೂರತೆ (ನಾ). ಕ್ರೂರತೆ (?): ಕ್ಲಾತ್ರದಿಂದೀ ಕ್ಷಿತಿ ಕ್ಷೀಣಿಸಿ ಕ್ಷುದ್ರರ 
ಕ್ಸುರಿಕಾ, ಪತ್ರಂ, ಶಸ್ತಿಕಾ-ಈ ೫ ಸುರಿಗೆ? (ಹಲಾಯು. ೭೮-೩೧೯) ; ಕ್ಸೂರತೆಯಿಂ ಕ್ಷೇತ್ರಯೈಸೆ (ಶತಸಾಂ. ೬೪-೧೦೧). [?) 
“ಪಾಳಿಪರಂಜುವೆನಲು ಮೋಹಳಮಕ್ಕಣೆ ಕ್ಸುರಿಕೆಯೆನಲು ಮುಕ್ಕಂಬಿಯ |0| ಶ್ಲೇತ್ರೆ (ನಾ). ೧. ಹೊಲ; ಗದ್ದೆ; ಭೂಮಿ: *ವಪ್ರಂ, ಕ್ಷೇತ್ರಂ, 
ಕಠಾರಿ ವಂಕುಡಿಗಳಕ್ಕುಂ ” (ಮಂಗರಾ. ೮೮-೩೬). (ಸಂ. ಕ್ಷುರಿಕಾ] ಕೇದಾರಂ -ಈ ೩ ಕೆಯ್‌* (ಹಲಾಯು. ೯೪-೪೨೦), ಧನಮಂ 
ಶುಲ್ಲ (ಗು). ೧. ಅಲ್ಪ; ಸ್ವಲ್ಪ. ೨. ಕೀಳಾದ; ನಿಕೃಷ್ಟವಾದ: ಸ್ತ್ರೀಪುತ್ರರಂ ಕೆಮ್ಮನೆ ಕಿಡುವ ಗೃಹಕ್ಷೇತ್ರಮಂ ಮಿತ್ರರಂ ನಸ್ತ್ರನಿಕಾಯಾ 


[ಸಂ. | ಪ್ರಾಂತ್ಯ: ನಾನಾಕ್ಷೇತ್ರದೊಳುತ್ತಮಂ ಭರತಮಾ ಭೂಭಾಗದೊಳ್‌ 

ಹುಲಕೆ (ಗು). ೧. ಚಿಕ್ಕದಾದ; ಕಿರಿಯ; ಸಣ್ಣ : ಫೊಟಲ ನಡುವಣ || ಕುಂತಳ (ಸೌಇಇ. ೫%, ೪೭-೧೨; 1074). ೩. ಪುಣ್ಯಸ್ಥಳ; ಯಾತ್ರಾ 
ಕ್ಸುಲ್ಲಕದ್ವಾರದಿಂ ಪೊಅಮಟ್ಟು (ಸಂರಾಮಾ. ೭-೬ ವ). ೨. ಅತ್ಯಾಸೆ| | ಸ್ಥಳ: ಹೋಗು ಪವನಜ ಒಂದು ಚಣದಲಿ ತಹುದು ಲಿಂಗವ ಹಿರಿಯ 
ಯುಳ್ಳ; ಲೋಭಿಯಾದ. ೩. ಕೀಳಾದ; ಹೀನ; ಕ್ಷುದ್ರ: | ಕ್ಷೇತ್ರದಲ್ಲಿ ಹಿಂದುಗಳೆಯದಿರು (ಕೌಶಿರಾ. ೪೪-೧೯); ಪೇಳೆನಗೆ 
| 
| 
| 


ಲ ಇ 
ಉರನಣಿಸಿ ಮೊರೆಯುನನು ಕ್ಪುಲ್ಲ ಮಾನಿಸನಿವನು (ಮಂಕುಕ. ಇಳ್ಸಿ ಕಲ್ಪಮಂ ಮುಂತೆನಗೆನುತೆ (ರಕ್ಷಾಶ. ೮). ೨. ಪ್ರದೇಶ; ದೇಶ; 
| 


ಉಗಿಯು ಇಷ್ಟು ಸುಲಭ ರೀತಿಯಿಂದ ಹುಟ್ಟುವ ಕಾರಣ ಅದು ಕ್ಷುಲ್ಲಕ ರಾಮಚರಣಕ್ಷೇತ್ರಯಾತ್ರೆಯಂ (ಶ್ರೀರಾಮಾ. ೧೬೦-೨೧೨). 
ಪದಾರ್ಥವೆಂದು ಎಣಿಸಕೂಡದು (ಮುಂಬಯಿ. ೪-೯೮) ; ಅವರನ್ನು ೪.ಹೆಂಡತಿ: “ವಧು ಕ್ಷೇತ್ರಮಾ ಭಾರ್ಯಿ . . . ಹೆಂಡತಿಗೆ ನಾಮಂ” 
ತೀರಾ ಕುಲ್ಲಕವಾಗಿ ಕಾಣುವುದು ಶಾನುಭೋಗರ ಸ್ವಭಾವವಾಗಿತ್ತು |, (ಮಂಗರಾ. ೯೦-೬) ; ನಿಮ್ಮ ತಮ್ಮಂ ವಿಚಿತ್ರವೀರ್ಯನ ಶ್ರೇತ್ರ 
(ಕಂಗರೋ. ಆ೨). (ನಾ). ೪. ದೀನ; ದರಿದ್ರ; ಕೃಪಣ: *ಕೃಪಣಃ: ದೊಳಂಬಿಕೆಗಮಂಬಾಲೆಗಂ ಪುತ್ರರಪ್ಪಂತು ವರಪ್ರಸಾದಮಂ ದಯೆ 
ಕ್ಸುಲ್ಲಕಃ, ಕ್ಲೀಬಃ, ಕ್ಲುದ್ರಃ- ಈ ೪ ಕ್ಟುದ್ರಂ” (ಹಲಾಯು. ೫೭-೧೯೨); ಗೆಯ್ತುದು (ಪಂಪಭಾ. ೧-೮೪ ವ). ೫, ಉತ್ಪತ್ತಿಸ್ಥಾನ; ಜನನ 
*ಕ್ಸುಲ್ಲಕಂ ಕ್ಸುದ್ರನೆನೆ ಕರಕೃಪಣನಕ್ಕು ? (ಮುಂಗರಾ. ೬೮-೭). ಸ್ಥಾನ. "ಕ್ಷೇತ್ರಸಂಸ್ಕಾರ? ಪರಾ. ೬. ದೇಹ; ಶರೀರ: “ತನುಃ 
೫. ದಡ್ಡ; ಮೂರ್ಬ,; ಮತಿಹೀನ. ೬. ಕೀಳುಜಾತಿಯ » ೬೬ ಶ್ರೇತ್ರಂ, ಗಾತ್ರ, ಅಪಘನಃ, ಮೂರ್ತಿ! -ಈ ೧೭ ಶರೀರಂ” 
ಮನುಷ್ಯ; ಪಾಮರ. ೭. ಕುತ್ಸಿತ; ಅಲ್ಪನಾದವನು: ಕ್ಸುಲ್ಲಕನು "| (ಹಲಾಯು. ೮೪-೩೫೬) ; ಕೇಳು ಶುಕ ದೃಗ್ಹಶ್ಯಭೇದವ ಪೇಳುವೆನು 


೦ 'ಎಳಿ`ಕಿ 
ನರನಾದೊಡಂ ಕಾಲನಿದಿರೊಳ್‌ ಉಲ್ಲಾಸವೇ ಧರ್ಮ (ಮಂಕುಕ. ೩೪೩). ಕ್ಷೇತ್ರಜ್ಞ ಕ್ಷೇತ್ರಗಳೊಳಿಹ ವಿಭಾಗದ ನಿವೇಕವ (ಅಮೃತ. ೩-೧೮). 


ಶ್ಷೇತ್ರಗಣಿತ 


೭. [ಜ್ಯೋತಿ] ಜಾತಕದಲ್ಲಿ ಸೂರ್ಯಾದಿ ಗ್ರಹಗಳ ಗ್ರಹಸ್ಥಾನ;| 
ಮೇಷ ಮೊದಲಾದ ಹನ್ನೆರಡು ರಾಶಿಗಳು. ೮. [ಗಣಿತ]! 
ಚದರ; ಸಲೆ; ವಿಸ್ತೀರ್ಣ; ಆಯ: ಉದ್ದವೂ ಅಗಲವೂವುಳ್ಳ 
ವುಪರಿಭಾಗವನ್ನು ಕ್ಷೇತ್ರವೆಂದು ಆಯವೆಂದೂ . . . ಹೇಳುವುದು 
(ಭೂಮಿಅ. ೮). ೯. [ಜೈನ] ಕಥೆಯ ಸಪ್ತಾಂಗಗಳಲ್ಲಿ ಒಂದು : 
ನಾಲ್ಯನೆಯದೆನಿಸ ಕಥೆಯೆಂಬುದು ದ್ರವೃಮುಂ ಕ್ಷೇತ್ರಮುಂ ಕಾಲಮುಂ 
» * . ಫಲಮುಮೆಂದು ಸಪ್ತಾಂಗಮಕ್ಕುಂ » « « ಶ್ಷೇತ್ರಮೆಂಬುದು 
ತ್ರೈಲೋಕ್ಯಂ (ಚಾವುಂಪು. ೫). [ಸಂ.] 

ಶ್ಲೇತ್ರಗಣಿತ (ನಾ). “ಉದ್ದ, ಚದರ, ಘನ, — ಅಳತೆಗಳನ್ನು 
ಕಂಡುಹಿಡಿಯುವ ಸೂತ್ರಗಳ ಶಾಸ್ತ್ರ” (Mensuration. ಇಂಕನಿ) ; 
ಶ್ರೇತ್ರಗಣಿತದಲ್ಲಿ ಆಯಾಕೃತಿಯ . . . ವಸ್ತುಗಳ ಘನಪರಿಮಾಣಗಳು 
ಕೊಡಲ್ಪಟ್ಟಿವೆ (ಗಣಿಚ. ೧೦). [ಕ್ಷೇತ್ರ * ಗಣಿತ) 

ಶ್ಲೇತ್ರಜ (ಗು). ೧. ಹೊಲಗದ್ದೆಗಳಲ್ಲಿ ಬೆಳೆದ. ೨. ಶರೀರದಲ್ಲಿ 
ಹುಟ್ಟಿದ. (ನಾ). ೩. ಹನ್ನೆರಡು ವಿಧವಾದ ಪುತ್ರರಲ್ಲಿ ಒಬ್ಬ; 
ವ;ಶಾಭಿವೃದ್ಧಿ ಗಾಗಿ ಹಿರಿಯರ ಅನುಮತಿಯಿಂದ ಪತಿಯ 
ಸೋದರರಿಂದ ಹುಟ್ಟಿದ ಮಗ. ೪. [ಜೈನ] ಐದು ಬಗೆಯ 
ದುಃಖಗಳಲ್ಲಿ ಒಂದು : ಶಾರೀರ ಮಾನಸ ಕ್ಷೇತ್ರಜ ಪರಸ್ಪರೋದೀರಿತ 
ದನುಜೋದೀರಿತಂಗಳೆಂಬಯ ತೆಜದ ದುಃಖಂಗಳೊಳ್‌ (ಆದಿಪು. 
೫-ಆ೮ವ); ಶಾರೀರಂ ಮಾನಸಂ ಕ್ಷೇತ್ರಜಂ ಸರಸ್ಪರೋದೀರಿತಂ ಸಂಕ್ಣಿಷ್ಟಾ 
ಸುರೋದೀರಿತಂಗಳೆಂಬ ಪಂಚಪ್ರಕಾರ ದುಃಖಂಗಳನನೇಕ 
ಪ್ರಕಾರದಿನನುಭವಿಸುತ್ತಮರ್ಧನಿಮಿಷ ಮಾತ್ರಮಪ್ಪೊಡಮುಸಿರ್ಪ[ತ್ರಂ] 
ಬಡೆಯದೆ (ಸುಕುಮಾ. ೧೧-೪೭್ಮನ, [ಸಂ.] 

ಶ್ಲೇತ್ರಜ್ಞ (ನಾ). ೧. ಆತ್ಮ: “ಕ್ಷೇತ್ರಜ್ಞಃ, ಪುರುಷಃ, ಆತ್ಮಾ, 
ಸಂಸಾರೀ, ಚೇತನಃ - ಈ ೫ ಆತ್ಮನ ಪೆಸರ್‌`?' (ಹಲಾಯು. ೨೨-೧೩೪); 
ಈ ವಿಧದ ಕ್ಷೇತ್ರವನು ಬಲ್ಲವನಾವನವ ಕಶ್ಲೇತ್ರಜ್ಞನೆನಿಸುವ. . . 
ಕೇವಲ ಚಿದಾನಂದಮಯ ಸದ್ಭಾವ (ಅಮೃತ. ೩-೩೩); 
ಅಂತರ್ಯದೊಂದು ಚೈತನ್ಮ ನಿನ್ನ ಕೈಂಕರ್ಯ ಕರ್ತೃವಾಗಿ ಶ್ರೇತ್ರಜ್ಞ | 
ಬರಲಿ ಚೈತ್ಮೇಶನಾಗಿ (ಅರಳು. ೩-೧೦). ೨, ಚತುರ; ನಿಷ್ಣಾತ; 
ಪ್ರವೀಣ: * ಚತುರಃ, ಕ್ಷೇತ್ರಜ್ಞಃ . . . ಪ್ರವೀಣಃ-ಈ ೧೧ ಬಲ್ಲವಂ ? 
(ಹಲಾಯು. ೫೫-೧೮೦). (ಸಂ. 

ಶ್ಲೇತ್ರಸರಾವರ್ತನ (ನಾ). (ಜೈನ] ಒಂದು ಕ್ಷೇತ್ರವನ್ನು ಬಿಟ್ಟು 
ಮತ್ತೊಂದು ಕ್ಷೇತ್ರಕ್ಕೆ ಹೋಗುವುದು (?): ಜಗತ್ತ್ವಯಮಧ್ಯ 
ಪ್ರದೇಶದೊಳತೀವ ಜಘನ್ಯ ಶರೀರಮಂ ಕೈಕೊಂಡು ಪುಟ್ಟಿ . . . 
ಮೂಜುಂ ಲೋಕದ ಸರ್ವಕ್ಷೇತ್ರಂಗಳನಿತಜಕೊಳಮಾ ಮಾರ್ಗದಿಂದೆ 
ಯುಡುಗದೆ ಕೂಡಿ ಪು ಟ್ಟು ವುದು ಶ್ನೇತ್ರಪರಾವರ್ತನಮೆಂಬುದು 
(ಸುಕುಮಾ. ೬-೬ ವ). (ಕ್ಷೇತ್ರ * ಪರಾವರ್ತನ)] 

ಕ್ಷೇತ್ರಪಾಲ (ನಾ). ೧. ಹೊಲ, ಗದ್ದೆ ಮೊದಲಾದ ಭೂಮಿಯನ್ನು 
ಕಾಯತಕ್ಕವನು. ೨. ಕ್ಷೇತ್ರವನ್ನು ರಕ್ಷಿಸುವ ದೇವತೆ: 
“ವಟುಕನಾ ಕ್ಷೇತ್ರಪಾಲಂ” (ಮಂಗರಾ. ೫-೧೪) ; ಬಲದೇವನಂತೆ 
ಪೆಣನಂ ಪೊತ್ತು ತೊಲಲ್ವ ಕ್ಷೇತ್ರಪಾಲರಿಂ (ಕಾವ್ಯಸಾ. ೫೨೯ಶೂದ್ರಕ), 
ಗಣಪತಿ ಕ್ಷೇತ್ರಪಾಲಪೂಜೆಯಂ ಮಾಡಿ (ಸಕವೈ. ೩೪೧). 

ಶ್ಲೇತ್ರಷಾಲಕ (ನಾ). - ಕ್ಷೇತ್ರಪಾಲ: (೪). | 

[ಕ್ಷೇತ್ರ * ಪಾಲಕ] 
ಶ್ಲೇತ್ರಪ್ರಾಧಾನ್ಯ (ನಾ). ಒಡೆತನವನ್ನು ನಿರ್ಣಯಿಸುವಾಗ ಬೀಜದ 


ವಿಚಾರವನ್ನು ಗಮನಿಸದೆ ಕ್ಷೇತ್ರಕ್ಕೇ ಪ್ರಾಮುಖ್ಯತೆ ಕೊಡುವುದು: |45 


ಧರ್ಮಶಾಸ್ತ್ರದ ಪ್ರಕಾರ ವರ್ಣವಿಭಾಗವು ಸ್ತ್ರೀಮೂಲಕವಾಗಿರುತ್ತದೆ. 


೨೩೦೫ 


|40 


[Ae] | 


ಸ್ಲೇತ್ರಾಕರ್ಷ 


|. ಪೂರ್ವದಲ್ಲಿ ಬೀಜಪ್ರಾಧಾನ್ಯನಿತ್ತು. ಪ್ರಕೃತದಲ್ಲಿ ಕ್ಷೇತ್ರಪ್ರಾಧಾನ್ಮನೇ 

| ವ್ಯವಹಾರಕ್ಕೆ ಮೂಲಕಾರಣವಾಗಿರುತ್ತದೆ (ಹಿಂದಸಾ. ೧೫೯). "ಬೀಜ 

; ಪ್ರಾಧಾನ್ಯ' ಪರಾ. 

| (ಶೇತ್ರ * ಪ್ರಾಧಾನ್ಯ] 

5 : ಕ್ಷೇತ್ರಫಲ (ನಾ). ೧. ವಿಸ್ತೀರ್ಣ; ಆಯ; ಸಲೆ: ಹಿಂದೂಸ್ತಾನದ 
| ಶ್ರೇತ್ರಫಲವು ಹೆಚ್ಚುಕಡನು ಹದಿನಾರು ಲಕ್ಷ ಚಟ್ಸ್‌ಕು ಮೈಲು 
|. (ಮುಂಬಯಿ. ೪-೧೧೨), ೨. [ಗಣಿತ] ಭಾಗಲಬ್ಧ ; ಗುಣಲಬ್ಧ. 

| ೩. ವ್ಯವಹಾರದ ಲಾಭ: (ಕಿ). 

| (ಕ್ಷೇತ್ರ * ಫಲ] 

ಸ್ನೇತ್ರಫಲಫಣಿ (ನಾ). ಕ್ಷೇತ್ರಫಲವನ್ನು ಕಂಡುಹಿಡಿಯುವುದಕ್ಕೆ 
ಬಳಸಲಾಗುವ ಒಂದು ಸಾಧನ: ಕ್ಷೇತ್ರಫಲಫಣಿಯೆನಲಾಗಿ ನಕ್ಷೆ 
ಯಲ್ಲಿರುವ ಒಂದು ಶ್ಲೇತ್ರದಲ್ಲಿ ಒಂದು ಪ್ರದೇಶ ಅಥವಾ ಪೂರಾ 
ಕ್ಷೇತ್ರದ ಅಳತೆಯನ್ನು ಕಂಡುಹಿಡಿಯುವುದಕ್ಕಾಗಿ ಉಪಯೋಗಿಸುವ 
ಸಾಧನವಾಗಿರುತ್ತೆ (ಭೂಮಿಅ. ೪೩). 

[ಕ್ಷೇತ್ರಫಲ * ಫಣಿ) 

ಸ್ಲೇತ್ರಫಲಮಾಪಕ (ನಾ). ಕ್ಷೇತ್ರಫಲವನ್ನು ಕಂಡು ಹಿಡಿಯುವ 
ಸಾಧನ: “ವಕ್ರಾಕಾರದ ಸಮತಲ ರೇಖಾಕೃತಿಯ ಕ್ಷೇತ್ರಫಲವನ್ನು 
ಅಳೆಯುವ ಸಲಕರಣೆ? (Planimeter. ಇಂಕನಿ). 

[ಕ್ಷೇತ್ರಫಲ * ಮಾಪಕ] 
20, ಶ್ಲೇತ್ರಭೇದ (ನಾ). ಸ್ಥಳಭೇದ; ಸ್ಥಾನಭೇದ: ಜ್ಕೋತಿರ್ಲೋಕ 
ಚಂದ್ರಸೂರ್ಯಪ್ರಜ್ಞಸಪ್ತಿಯಂಂ ಗ್ರಹಚಾರ ಕ್ಷೇತ್ರಭೇದಮಂ ವೇದಾಂತಿ 

| ಗಳಪ್ಪ ಬ್ರಾಹ್ಮರನೋದಿಸಿ (ಕಗವಿ. ೧೧೩). [ಕ್ಷೇತ್ರ + ಭೇದ] 
| 


10, 


ಶ್ಲೇತ್ರಮಾಪನ (ನಾ). ಕ್ಷೇತ್ರವನ್ನು ಅಳೆಯುವಿಕೆ : ಕ್ಷೇತ್ರಮಾಪನದ 
(Survey) ವಿಷಯವಾಗಿ ವಿಜ್ಞ್ಞಾನದೃಷ್ಟಿಯಿಂದ ಬರೆದಿದ್ದನು (ಗಣಿಚ.೪೫). 
[ಕ್ಷೇತ್ರ * ಮಾಪನ] 
ಸ್ನೇತ್ರರ್ದಿ (ನಾ). [ಜೈನ] ಅಷ್ಟಖುದ್ಧಿಗಳಲ್ಲಿ ಒಂದು: ಕ್ಷೇತ್ರರ್ಧಿ 
ಪ್ರಾಪ್ತಾರ್ಯರ್‌- ಅಕ್ಷೀಣಮಹಾಶನರುಂ ಅಕ್ಷೀಣಮಹಾಲಯರುಂ 
ಎಂದಿತ್ತೆಆಂ (ತತ್ತ್ವಪ್ರ. ೧೭೪). "ಅಕ್ಲೀಣ ಮಹಾಲಯ, "ಅಕ್ಷೀಣ 
ಮಹಾಶನ' ಪರಾ. [ಕ್ಷೇತ್ರ * ಜುದ್ಧಿ) 

30 | ಶ್ಲೇತ್ರವಿಷಾಕಿ (ನಾ). [ಜೈನ] ಮೂರು ಬಗೆಯ ನಾಮಕರ್ಮಗಳಲ್ಲಿ 
ಒಂದು : ಜೀವವಿಪಾಕಿಯುಂ ಫುದ್ಧಲವಿಪಾಕಿಯುಂ ಕ್ಷೇತ್ರವಿಪಾಕಿಯು 
ಮೆಂದಿಂತು.ನಾಮಕರ್ನುಂ ತ್ರಿನಿಧಮಕ್ಕುಂ (ಗೊಮ್ಮಸಾ. ೨-೭). 

[ಕ್ಷೇತ್ರ * ವಿಪಾಕಿ] 
ಶ್ಲೇತ್ರವ್ಯಾಪ್ತಿ (ನಾ). ಕ್ಷೇತ್ರದ ಅಳವು, --ಮಿತಿ: ತಮ್ಮ ಕ್ಷೇತ್ರ 
ವ್ಯಾಪ್ತಿಗೆ ಮಾರಿದ ಗಹನವಾದ ಅಂತಿಮ, ಸತ್ಮಕ್ಕೆ ಸಂಬಂಧಿಸಿದ ವಿಷಯ 
ಗಳಲ್ಲಿ ಕೆಲವರು ಮೌನತಾಳಿದರು (ಜುಕ್ಸಾರ. ೨೬ ಪೀಠಿಕೆ). 
[ಕ್ಷೇತ್ರ * ವ್ಯಾಪ್ತಿ] 

| ಹ್ಲೇತ್ರಸಂಸ್ಕಾರ (ನಾ). ತಾಯಿಯಾಗಲಿರುವವಳಿಗೆ ಮಾಡುವ 

| ಸಂಸ್ಕಾರ: ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ ಈ 
ಮೂರೂ, ಶ್ರೇತ್ರಸಂಸ್ಕಾರಗಳು. ಕ್ಷೇತ್ರ (ತಾಯಿಯ) ಸಂಸ್ಕಾರವಾದು 
ದರಿಂದ ಒಂದೇ ಸಲ ಮಾಡುವುದು, ಪ್ರತಿಗರ್ಭಕ್ಕೂ ಮಾಡುವುದಿಲ್ಲ 

|  (ಆರ್ಯಧ. ೧೨೨). [ಕ್ಷೇತ್ರ 4 ಸಂಸ್ಕಾರ] 

| ಫ್ಲೇತ್ರಾಕರ್ಷ (ನಾ). ಹೊಲವನ್ನು ಉಳುವಿಕೆ; ನೇಗಿಲು ಹೊಡೆದ 

| ಸಾಲು, -- ಗೆರೆ: ಶ್ರೇತ್ರಾಕರ್ಷದಂತೆ ಪೋತ್ರಿಪೋತ್ರಾಹತಧರಣಿ 

ತಳಮುಂ ಗೃಹೀತ ಗೋಲಾಂಗೂಲಮುಂ (ಚಂದ್ರಪು. ೫-೫೨ ವ). 

[ಸಂ. (ಕ್ಷೇತ್ರ * ಅಕರ್ಷ))] 


23 


93 


ಸ್ನೇತ್ರಾಘಾಟಿ 


ಶ್ಷೇತ್ರಾಘಾಟಿ (ನಾ). ಕ್ಷೇತ್ರದ ಗಡಿ (?) : ವಿನೋದಸುಖ ಸಸ್ಯ 
ಸಮುದಯ ಕ್ಷೇತ್ರಾಘಾಟಮೆನಿಪ ಗಣಿಕಾವಾಟಮಂ ಪುಗುನಾಗಳ್‌ 
(ಚಂದ್ರಪು. ೮-೪೫ ವ). [ಕ್ಷೇತ್ರ * ಆಘಾಟ)] 

ಶ್ಲೇತ್ರಾಜೀವ (ನಾ). ಕೃಷಿಯಿಂದ ಜೀವಿಸುವವನು ; 
ಒಕ್ಕಲಿಗ : 4 ಕ್ಷತ್ರಾಜೇವ।, ಕೃಷಿಕ! . . 
ಗೆಯ್ವೊಕ್ಳಲಿಗಂ ? (ಹಲಾಯು. ೯೪-೪೨೦). [ಸಂ.] 

ಶ್ಲೇತ್ರಾಜೀವಿ (ನಾ). ಕ್ಲೇತ್ರಾಜೀವ : *ಕೃಷಿಕಂ ಕುಟುಂಬಿ ಕ್ಷೇತ್ರ 
ಜೀನಿ ಕರ್ಸಕಂ ಕೃಷಿಯ ps ಕೃ ಕಿಗನಳು ೦” (ಮಂಗರಾ. ೧೦೯-೧). 

[ಸೆಂ. ಕ್ಷೇತ್ರ ಜೀಪಿನ್‌] 

ಶ್ಲೇತ್ರಾಧಿಕಾರ (ನಾ). ಅಧಿಕಾರ ವ್ಯಾಪ್ತಿ: ಪ್ರತಿಯೊಂದು |10 
ಉಚ್ಚನ್ಮಾ ಯಾಲಯಕ್ಕೂ ಯಾವ ರಾಜ ೈ ಕೇತ್ರಗಳ ಸಂದಂತೆ. 
ಅದು ಕ್ಷೇತ್ರಾಧಿಕಾರವನ್ನು ಚಲಾಯಿಸುತ್ತ ದೋ ಆ ರಾಜ್ಯ ಕ್ಷೇತ್ರಗಳಲ್ಲಿ ಲ್ಲ 
(ಭಾಧಾನ. ೧೨೩). [ಕ್ಷೇತ್ರ * ಆಕರ) 

ಕ್ಷೇಪ (ನಾ). ೧. ಎಸೆಯುವುದು ; ಚೆಲ್ಲುವುದು: ಶ್ರೀರಾಮಾನಟ 
ಕೌಸ್ತುಭದ್ಯುತಿ ಕಿರತ್ಪುಷ್ಪಾಂಜಲಿ 'ಕ್ಷೇಪ ವಸ್ತೋರಂಗಸ್ಥಿತೆಯಾದ 
(ಜಗವಿ. ೧-೧). ೨. ಮುಂದ ಕ್ಸ ನೂಕುವುದು ; ತಳ್ಳು 
ವುದು; . ಪ್ರೇರಿಸುವುದು; ಕಳುಹಿಸುವುದು. ೩. ಇಡುವುದು; 
ಇರಿಸುವುದು. ೪. ದೂಷಿಸುವುದು ; ನಿಂದಿಸುವುದು. ೫. ಕಳೆಯು 
ವುದು. "ಕಾಲಕ್ಷೇಪ? ಸರಾ. ೬. (ಬಣ್ಣ ಮೊದಲಾದುವನ್ನು IR 
ಬಳಿಯುವುದು. ೩. Mises ಒಂದು: ಬಗೆಯ ಕೈಯ ಚಲನೆ: 
ಧೂನನ, ಶ್ಲೇಷ, ವಿಶ್ಲೇಷ, ಕ್ಷೇಪ. .. ಈ ಇಪ್ಪತ್ತು ವನ 
ಗಳ್‌ (ಲಾಸ್ಕರಂ. ೪-೧೩ ವ). [ಸಂ.] 

ಸ್ನೇಪಕೆ (ನಾ). ೧. ಎಸೆಯುವವನು. ೨. ಕಳುಹಿಸುವವನು ; 
ಪ್ರೇಷಕ. ೩. ನಡುವೆ ಸೇರಿಸಲ್ಪಟ್ಟುದು; ಪ್ರಕ್ಷಿಪ್ತವಾದುದು; 
ಅಧಿಕ ಪಾಠ. ೪. ಪರಿಶಿಷ್ಟ. [ಸಂ.] 25 

ಕ್ಷೇಪಣ (ನಾ). ೧. ಎಸೆಯುವುದು ; ಬಿಸುಡುವುದು. ೨. ಕಳುಹಿಸು 
ವುದು ; ನಿರ್ದೇಶನ. ೩. ಮೇಲೆ ಅಧವಾ ಒಳಗೆ ಇಡುವುದು. 
೪. ಜೋಡಿಸುವುದು ; ಸೇರಿಸುವುದು. [ಸಂ.] 

ಶ್ಷೇಷಣಿ (ನಾ). ೧. ದೋಣಿ ನಡೆಸುವ ಹುಟ್ಟು : *ನೌಕಾದಂಡಃ, 
ಶ್ತೇಪಣೀ-೨ ಹಡಗು ನಡಸುವ ದಂಡದ ಹೆಸರುಗಳು? (ಸಿದ್ಧಾಂತಿ. ೭೧). |50 
೨. ಕವಣೆ: “ಕ್ಷೇಪಣೀ - ಕವಣೆ” (ಕಾಶಕೃ: ೨೯೧). [ಸಂ. ಕ್ಷೇಪಣೀ] 

ಶ್ಲೇಪಿಷ್ಕ (ಗು). ಅತಿ ಶೀಘ್ರವಾದ ; ಬಹಳ ವೇಗವಾದ. [ಸಂ.] 

ಶ್ಲೇಮ (ನಾ). ೧. ವಾಸಸ್ಥಾನ; ವಿಶ್ರಾಮಸ್ಥಾನ. ೨. ನೆಮ್ಮದಿ; 
ಸುಖ; ಕುಶಲ; ತಲೆಯ ಕೂದಲು ಸುಟ್ಟು ಬೋಳಾಗಿರುವುದು 
ಹೊರತು ಆತ ಕ್ಷೇಮವಾಗಿದ್ದಾರೆ (ಸಂಸಕ. ೯೯). ೩. ಆರೋಗ್ಯ; 358 
ಸ್ವಾಸ್ಥ್ಯ. ೪. ದೊರೆತ ಅಥವಾ ಗಳಿಸಿದ ವಸ್ತುವನ್ನು ಕಾಯ್ದಿಟ್ಟು 
ಕೊಳ್ಳುವುದು. "ಯೋಗಕ್ಷೇಮ ' ಪರಾ. ೫. ಶುಭ; ಮಂಗಳ ; 
ಕಲ್ಯಾಣ. ೬. ಒಂದು "ಬಗೆಯ ಸುಗಂಧದ್ರವ್ಯ; ಕರಿಯ 
ಕಚೋರ. ೩. ಸ್ನೇಹಪೂರ್ವಕವಾದ ಆಲಿಂಗನ. [ಸಂ.] 

ಕ್ಷೇಮಂಕರ (ಗು). ೧. ಕ್ಷೇಮವನ್ನು ಉಂಟುಮಾಡುವ;|4 
ಸೌಖ್ಯವನ್ನು ತರುವ. (ಹಾ). ೨. ಹಿತವನ್ನುಂಟುಮಾಡು 
ವವನು: ಕ್ಷೇಮಂಕರಃ, ಅರಿಸ್ಪತಾತಿಃ- ಈ ೨ ಕ್ಷೇಮಂ ಮಾಟ್ಬಿವಂ? | 
(ಹಲಾಯು. ೫೬-೧೮೫) ; ಅವ ಂದಾತನಂ ಕ್ರೇಮಂಕರನೆಂದು ಪೆಸರ 
ನಿಟ್ಟರ್‌ (ಆದಿಪು. ೬-೫೬ ವ). ೩. [ಜೈನ] ಲೋಕಾಂತಿಕ ದೇವತೆಗಳಲ್ಲಿ 
ಒಂದು ವರ್ಗ: ವಹ್ಮ್ಯರುಣಾಂತರದೊಳ್‌ ಶ್ರೇಯಸ್ಕರ ಕ್ಷೇಮಂ |45 
ಕರರುಂ (ತತ್ತ್ವ [ಸಂ.] 


ಕೃಷಿಕ ಕ 
. ಕುಟುಂಬೀ- ಈ ೫ | 5 


ಶಾಸ. 
ಭಾ 


ಪ್ರ. ೨೨೨), 


೨೬೦೬ 


ಶ್ಲೇಮಾಕಾಂಕ್ಷೆ (ನಾ). ಒಳ್ಳೆಯದಾಗಲೆಂಬ ಹಾರೈಕೆ 


ಸ್ಲೇಮಾಕಾಂಕ್ಸೆ 


ಸ್ನೇಮಕರ (ನಾ). ಸೌಖ್ಯವನ್ನುಂಟು ಮಾಡುವಂಶಹುದು : ದುಷ್ಟ 

ಕೊಂದಿಗೆ ಎಚ್ಚರಿಕೆಯಿಂದಿರುವುದು ಯಾನಾಗಲೂ ಕ್ಷೇಮಕರ (ರೂಢಿ). 
(ಆ. ಸಂ. ಕ್ಷೇಮಂಕರೆ] 

ಕ್ಲೇಮಕರಣ (ನಾ). ಕ್ಷೇಮವನ್ನು ಉಂಟುಮಾಡುವಿಕೆ : ಪ್ರಕಟಿತ 
ಕರುಣಂ ವೈಮಾನಿಕ ನಿಕರ ಕ್ಷೇಮಕರಣ ಕಾರಣಮರುಣಂ (ಹತ್ತ ವಂ. 
೪-೩೨). [ಕ್ಷೇಮ + ಕರಣ) 

ಕ್ಷೇಮಕಾರಿ (ಗು). ೧. - ಕ್ಷೇಮಂಕರ ೧. (ನಾ). ೨. ಮಂಗಳವನ್ನು 
ಸೂಚಿಸುವ ಪಕ್ಷಿ; ಗರುಡಸಕ್ಷಿ: ಕ್ಷೇಮುಕಾರಿ ಹಾಗೆಯೇ ... 
ಗಗನದಲ್ಲಿ ಸುತ್ತು ಹಾಕಿತು (ಸ. ೪17, ೪೧). 

[ಸೆಂ. ಕ್ಷೇಮಕಾರಿನ್‌) 

ಸ್ಲೇಮಸ್ಲೇತ್ರ (ನಾ). ಕ್ಷೇಮಕ್ಕೆ ಸ್ಥಾನ; ಶುಭಸ್ಥಾನ: ಇಂದಿನ 
ದಿವಸಮೆ ಶುಭದಿವಸಾಗ್ರೇಸರಂ ಇಂದಿನ ನಕ್ಷತ್ರಮೆ ಸಕಳ ಕ್ಷೇಮಕ್ಷೇತ್ರಂ 
(ಆದಿಪು. ೪-೩೦ ವ). [ಕ್ಷೇಮ + ಕ್ಷೇತ್ರ) 

ಕ್ಷೇನುಗೆಯ್‌, ಕ್ಷೇಮಗೈ (ಕ್ರಿ). ಹಿತವನ್ನು ಉಂಟುಮಾಡು; 
ಇಷ್ಟವನ್ನು ನೆರವೇರಿಸು: ಕ್ಷೇಮಗೆಯ್ವ(ಪಾಠಾಂ. ಗೈವ]ವನಿಷ್ಟ 
ಕಾರಿಯೆಸಸಿಸೊ (ಮಂಗರಾ. ೬೮-೪). ಶ್ಲೇನುಗೈ : ಮೇಲಿನ 
ಪ್ರಯೋಗದ "ಸಾಠಾಂತರವನ್ನು ನೋಡಿ. [ಕ್ಷೇಮ ಕೆಯ) 

ಶ್ರೇನುಗೈ "ಕ್ಲೇಮಗೆಯ್‌' ನೋ. 

| ತೇನುಗೊಳ್‌ (ಕ್ರಿ). ಕ್ಷೇಮವನ್ನು ಹೊಂದು ; ಸುಖಸಡೆ ; ಸುರಕ್ಷಿತ 

, *ಕ್ಷೇಮಗೊಳಿಸು ಸರಾ. [ಕ್ಷೇಮ + ಕೊಳ್ಳ್‌] 

je (ಕ್ರಿ). ಕ್ಷೇಮವನ್ನು ಹೊಂದುವಂತೆ ಮಾಡು ; 
ನೆಮ್ಮದಿಯಿಂದ ಇರುವ ಂತೆಮಾಡು ; ಸುರಕ್ಷಿತವಾಗಿರುವಂತೆ 
ಮಾಡು : ದೂಷಣನನ್ನೂ ಸಾವಿರಾರು ರಾಕ್ಷಸರನ್ನೂ ಕೊಂದು ರಾಮನು 
ಆ ಧರ್ಮಾರಣ್ಯವನ್ನು ಕ್ಷೇಮಗೊಳಿಸಿದನು (ವಚಭಾ. ೪೦೫). 

[ಕ್ಷೇಮಗೊಳ್‌ + -ಇಸ್ಕು] 

ಶ್ಲೇಮದ್ರವ್ಯ (ನಾ). ಕ್ಷೇಮಕ್ಕಾಗಿ ಕೂಡಿಟ್ಟ ಹಣ: “ಕೂಡ 

ಹಾಕುವುದು, ಕೂಡ ಹಾಕಿದ್ದು; ಕ್ಲೇಮದ್ರವ್ಯ” (58118. ಇಂಕನಿ). 
[ಕ್ಷೇಮ + ದ್ರವ್ಯ] 

ಕ್ಷೇಮನಿಧಿ (ನಾ). ಕೆಲಸಗಾರನ ಆದಾಯದಲ್ಲಿ ತಿಂಗಳು ತಿಂಗಳೂ 
ಕೆಲವಂಶದಂತೆ ಅವನ ಭವಿಷ್ಯಜೀವನದ ಪ್ರಯೋಜನಾರ್ಥವಾಗಿ 
ಕೂಡಿಸಿ ಇಟ್ಟಿ ಹಣ : * ಶ್ಲೇಮನಿಧಿ, ಭವಿಷ್ಯನಿಧಿ” (Provident ಗುಡೆ. 
ಪತ್ರಿನಿ. ೬೫). [ಕ್ಷೇಮ + ನಿಧಿ) 

ಸ್ಲೇಮಪ್ರಾಪ್ತಿ (ನಾ). ಕ್ಷೇಮವುಂಟಾಗುವಿಕೆ ; ನೆಮ್ಮದಿ ಸಿಗುವಿಕೆ : 
ತನ್ನ ಕಾರುಬಾರುಗಳು , , . ಇಡೀ ಪ್ರಪಂಚಕ್ಕೆ ಕ್ಷೇಮಪ್ರಾಸ್ತಿಯೊ 
ಅಥವಾ ಹಾನಿಪ್ರಾಪ್ತಿಯೊ ಆ ವಿಷಯದಲ್ಲವನು ಸಂಪೂರ್ಣ ಉದಾಸೀನ 
ನಾಗಿದ್ದನು (ಪುನರು. ೩೩೩). [ಕ್ಷೇಮ ಪ್ರಾಪ್ತಿ] 

ಜ್ಲೇಮಲಾಭೆ (ನಾ).  ಕ್ಷೇಮಪ್ರಾಪ್ತಿ: ನಮ್ಮ ಅಣ್ಣ ಶ್ರೀನಿವಾಸ 
ರಾಯರ ಕ್ಷೇಮಲಾಭ ನನ್ನದೇ (ಹೈದರ. ೧೦೦). [ಕ್ಷೇಮ * ಲಾಭ] 

ಶ್ನೇಮಸಮಾಚಾರ (ನಾ). ಸುಖದ ಸುದ್ದಿ; ಚೆನ್ನಾಗಿರುವ 
ಸಮಾಚಾರ; ಕುಶಲ ವೃತ್ತಾಂತ; ಆರೋಗ್ಯದ ವರ್ತಮಾನ: 
ನಿನ್ನ ಕ್ಷೇಮಸಮಾಚಾರವನ್ನು ಮೇಲಿಂದ ಮೇಲೆ ಬರೆಯುತ್ತಿರು (ರೂಢಿ). 

[ಕ್ಷೇಮ ಸಮಾಚಾರ] 

;, ಶುಭ 

ಚಿಂತನ: ಚಕ್ರವರ್ತಿಯ ಮತ್ತು ಅನನ ಕುಟುಂಬಸಂಬಂಧವಾದೆ 

ಶ್ರೇಮಾಕಾಂಕ್ಷೆ ಆ ಪ್ರಾರ್ಥನೆಗಳಲ್ಲಿ ಪ್ರಧಾನವಾಗಿ ಪ್ರಕಟವಾಗುತ್ತಿತ್ತು 

(ಪುನರು. ೧೭೫). [ಕ್ಷೇಮ + ಆಳಾಂಶೆ) 


ಶೈತ್ರ 


ಕೈತ್ರೆ (ನಾ). ಕ್ಷೇತ್ರಗಳ ಸಮೂಹ. [ಸಂ.] 

ಕ್ರೈರೇಯ (ಗು). ೧. ಹಾಲಿನಲ್ಲಿ ಬೇಯಿಸಿದ. (ನಾ). ೨. ಹಾಲಿ 
ನಲ್ಲಿ ಬೇಯಿಸಿದ ಪಾಯಸ ಮೊದಲಾದ ಅಡಿಗೆ: *ಕ್ಷೈರೇಯಂ 
(ಪಾಕಾಂ. ಯಿ], ಪಾಯಸಂ, ಪರಮಾನ್ನ ೦ - ಈ 4 ತುಯ್ಯಲ್‌? 
(ಹಲಾಯು. ೫೩-೧೬೫). [ಸಂ.1 

ಶ್ಲೈರೇಯಿ (ನಾ).  ಕ್ಷೈಕೇಯ ೨: *ಕ್ರೈರೇಯಿ [ಪಾಕಾ. ಯಂ] 
ಪಾಯಸಂ, ಪರಮಾನ್ನಂ -'ಈ ೩ ತುಯ್ಯಲ್‌ ೌ (ಹಲಾಯು. ೫೩-೧೬೫). 

[ಆ ಸಂ. ಶ್ರೈರೇಯ) 
ಶ್ಲೋಣಿ (ನಾ). ೧. ನೆಲ; ಭೂಮಿ; ಭೂಲೋಕ: ತನಗೀ 


ಕ್ಷೋಣಿಯಲಿ ಪೂರ್ವದ ಪರಿಗ್ರಹವೀ ಸರೋವರವು (ಕುವ್ಯಾಅ. ೩೨-೨೯). 


೨. ಲೋಕದ ಜನ: ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತೆಂಬ 
ಕ್ಷೋಣಿಯಾಡುವ ಗಾದೆಯಂತೆ (ಹಚಕಾ. ೨-೧೨). ೩. [ಛಂದ] 
ಮೂರು ಗುರುಗಳಿರುವ ಅಕ್ಷರಗಣ; ಮಗಣ (- - -): ಕ್ಷೋಣೀ 
ವಾಯು ದಿನೇಶನೀಶ್ವರಂ ಬಾಣಸ್ಥಾನದೊಳಾಗೆ ವಿಶ್ರಮಂ (ಛಂದೋಂಬು. 
೨-೬೨). ೪. [ಗಣಿತ] ಹದಿನೇಳು ಅಂಕೆಗಳನ್ನುಳ್ಳ ಒಂದು ಸಂಖ್ಯೆ: 
ಶ್ರೋಣಿಸಪ್ತದಶಶ್ಚೈವ ಮಹಾಸ್ಷೋಣಿ ದಶಾಸ್ಟ್ರಕಂ (ವ್ಯವಹಾ, ಆ); 


“ಖರ್ವ ಪದ್ಮ ಕೋಣಿ ಶಂಖಂ ಕ್ಷಿತಿ ಕ್ಷೋಭ . . . ಚವ್ವೀಸ ತಾಣವರೆ 
ಸಂಖ್ಯೆಯಕ್ಕುಂ (ಮಂಗರಾ. ೧೦೫-೧೩). [ಂ.] 


ಹ್ರೋಣಿಜಾಸುತ (ನಾ). ಸೀತೆಯ ಮಗ; ಲವ; ಕುಶ: ಕ್ಷೋಣಿಜಾ 
ಸುತ ಕೇಳು, , . ಶೋಣಭದ್ರನ ಕಂಡು ಕೌಶಿಕಮುನಿಯ ಬೆಸಗೊಂಡ 
(ತೊರರಾ, ೧-೧೨-೭). (ಸಂ. (ಕ್ರೋಣಿಜಾ + ಸುತ)) 

ಶ್ರೋಣಿಜೆ (ನಾ). ಭೂಮಿಯ ಮಗಳು ; ಸೀತೆ. (ಸಂ. ಕ್ರೋಣಿಜಾ] 

ಶ್ರೋಣಿಧರ (ನಾ). ೧. ಭೂಮಿಯನ್ನು ಧರಿಸಿರುವುದು ; ಬೆಟ್ಟ; 
ಪರ್ವತ. ೨, ಅರಸ, ರಾಜ: ರಾಣಿ ರುಕುಮಿಣಿಯಾದಿಯಾದ 
ಕೋಣಿಧರೆನರಸಿಯರನನಿಬರ ಕಾಣಿಕೆಯ ಕೊಟ್ಟಿ ಆಗಿ ದುರುಪದಿ 
ಕಂಡಳೊಲವಿನಲಿ (ಕುವ್ಯಾವಿ. ೧೦-೫೮). [ಸಂ.] 

ಶ್ಲೋಣಿಭೃತ್ತು (ನಾ). ೧. ಪರ್ವತ : ಕ್ರೋಣಿಭೃತ್ಪಶ್ಷಮಂ ದೇವೇಂದ್ರಂ 
ಕಡಿದಂದದಿಂದೆ (ಪಂರಾಮಾ. ೧-೨೪). ೨. ಅರಸ; ರಾಜ: 
ಸಮರಾಯಾತಾಹಿತ ಕ್ಷೋಣಿಭೃದತುಳ ಬಳೋದ್ಯಾನದೊಳ್‌ 
ಪಾವಕಾನುಕ್ರಮದಿಂದಂ ಕ್ರೀಡಿಸುತ್ತುಂ೦ (ಎಕ. ೪, ಬೇಲೂರು. 

(ಆ ಸಂ. ಕ್ಲೋಣಿಭೃತ್‌] 

ಶ್ಲೋಣೀಧ್ರ (ನಾ). ಬೆಟ್ಟಿ; ಪರ್ವತ: ಧ್ವನತ್ತೂರ್ಯ ಸಂತತಿನಾದ 
ಪ್ರತಿಪೂರಿತಾಖಿಳಕುಳ ಶ್ರೋಣೀಧ್ರಕುಂಜರ(ಆದಿಪು. ೭-೩೭); ಎಲೆ ಇದಲ್ಲಿ 
ತುಹಿನ ಕ್ಷೋಣೀಧ್ರದುತ್ತುಂಗ ಸಾನುಗಳ್‌ (ಶಮದ.೫೬ಪ್ರಯೋ). [ಸಂ.] 

ಶ್ರೋಣೀಪಶಿ (ನಾ). ಭೂಮಿಯ ಒಡೆಯ ; ದೊರೆ; ರಾಜ. 
[ಸಂ. (ಕ್ಸೋಣೀ 4+ ಪತಿ)) 

ಸ್ಲೋಣೀಭಾಗ (ನಾ). ಭೂಭಾಗ : ಕ್ಷೋಣೀಭಾಗದೆ ಬೇರೆ ತೋರ್ಕು 

ಮೆನಗಾ ಸ್ತ್ರೀರತ್ನ್ನ ಸೃಷ್ಟಿಕ್ರಮಂ (ಶಾಕುಂತ. ೨೫-೪೪). 
[ಸಂ. (ಕ್ರೋಣೀ + ಭಾಗ] 

'ಹೋಣೇಶ (ನಾ). = ಕೊ (ಯೇಪತಿ: ಅವಳ್ಲಿರಂ ಭಯವಶದಿಂ 
ಕೋಣೀಶಂ ಕುಡೆ ಕೊಳ್ಳದೆ ಮಾಣೆಂ ಹಲಿಯಾಣೆ ಪರಮದೀಕ್ಷೆಯ 
ನಾಗಳ್‌ (ಶಾಂತಿಪು ೨-೬೨); ಶ್ರೋಣೀಶನೆನಿಸುವ ಹರಿಶ್ಚಂದ್ರ ಭೂಪಂಗೆ 
(ಹಚಕಾ. ೨-೧೨), [ಕ್ಷೋಣಿ + ಈಶ] 

ಶ್ಷೋಣೀಶ್ವರ (ನಾ). - ಕ್ಷೋಣೀಪತಿ: ಆ ಕ್ಷೋಣೀಶ್ವರವಲ್ಲಬೆ 
ಖಯಕ್ಷಜ ಸೂರ್ಯಜ ತನೂಜರಂ ಪಡೆದು (ಸಂರಾಮಾ. ೧೦-೧೨೮). 

[ಕೋಣಿ + ಈಶ್ವರ] 


೧೨೪-೪೬; 1133). 


೨೬೦೭ 


ಸೋಭ 


| ಹೋದ (ನಾ). ೧. ಅರೆಯುವುದು ; ಕುಟ್ಟುವುದು; ಪುಡಿಮಾಡು 
ವುದು. ೨. ಚೂರ್ಣ ; ಪುಡಿ; ಹುಡಿ: “ಚೂರ್ಣಂ ಧೂಳಿಪಾಂಸು 
ರೇಣು ಶ್ಲೋದಮಾ ರಜಂ ಸಣ್ಣಹುಡಿಯೆಂದೆನಿಕ್ಕುಂ” (ಮಂಗರಾ. 
೮೪-೨೩) ; ಕಾಳಾಗರು ಕಾಶ್ಮೀರ ಕಸ್ತೂರಿ ಕರ್ಪೂರ ಯಕ್ಷಕರ್ದಮ 
ಶ್ರೋದದೊಳಂ (ಆದಿಪು. ೧೧-೧೩೫ ವ); ರಂಗಕಲಶೋನ್ಮಿಶ್ರಚಂದನ 
ಶ್ರೋದದಿಂ (ಚಂದ್ರಪು. ೬-೧೦೧ ರ); ಕುಂಕುಮಕ್ಷೋದಮಂ ಘನಸ್ತನಕೆ 
ಲೇಪಿಸುತ್ತ (ರಾಜಕೀ. ೭-೭). ೩. ತಿಕ್ಕಾಟಿ; ಶ್ಷೋಭೆ. [ಸಂ.] 
ಶ್ಲೋದಕ್ಸಮ (ಗು). ೧. ತಿಕ್ಕಾಟವನ್ನು ಸಹಿಸಬಲ್ಲ. ೨.: ವಿಚಾರ 
ವಿಮರ್ಶೆಯನ್ನು ತಡೆದುಕೊಳ್ಳಬಲ್ಲ; ಭದ್ರವಾದ ; ದೃಢವಾದ : 
ವಿದಿತಾರ್ಥಂ ಕ್ಟೋದಕ್ಷಮಮುದಾತ್ತಶಬ್ದಂ ಸರೆಸ್ಪರಂ ಸಾಪೇಕ್ಷಂ ` 
ಪದಸಮುದಾಯಂ ವಾಕ್ಮಂ (ಕಾವ್ಯಾವ. ೪೫೩). [ಕ್ಷೋದ + ಕ್ಷಮ] 
| ಸ್ಲೋದನೀಯ (ಗು). ೧. ಪುಡಿಮಾಡಲ್ಪಡುವ. ೨. ಪುಡಿಮಾಡಲು 
ಯೋಗ್ಯವಾದ. ೩. ಪುಡಿಮಾಡಲು ಶಕ್ಕ್ಯವಾದ: ಅತ್ಮಂತ 
ಕೋಮಲ ತಾಲುಸಂಘಟ್ಟಿ ಮಾತ್ರ ಕ್ಷೋದನೀಯ ಮೋದೆಕೆಮುಮಂ 
(ಆದಿಪು. ೧೧-೨೬ವ). [ಸಂ.] 
ಶ್ಲೋದಿ (ಗು). ೧. ಕುಟ್ಟುವ; ಪುಡಿಮಾಡುವ. ೨. (ಆಲಂ) 
ಕೆಡುಕನ್ನು ಉಂಟುಮಾಡುವ : ಕ್ರೋದಿಯಹ ಸಾಬ್ರಹ್ಮಹತ್ಯ 
ಮಧುಪಾನ ಗುರುವಂಗನಾಗಮನ ಸ್ತ್ಮೀಯ ಬಾಧಿಪವು (ವೆಂಕಾರಾ. 
(ಸಂ. ಕ್ಹೋಧಿನ್‌] 
20] ಕ್ಲೋದಿಷ್ಕ (ಗು). ಅತ್ಯಂತ ಸೂಕ್ಷ್ಮವಾದ ; ಅತಿ ಚಿಕ್ಕ. [ಸಂ.] 
ಕ್ಲೋದೀಯ (ಗು). ಬಹಳೆ ಕ್ಲುದ್ರವಾದ, ಹೀನವಾದ; ಕೆಡು 
ಕನ್ನುಂಟುಮಾಡುವ ; ನೀಚವಾದ : ಅನಿತಕೊಳ್‌ ಕ್ಪೋದೀಯ್ಯ 
ತಾಮಸಂ ಪರಿದು ದುಃಖಂ ಪೋಗೆ ಮೂದೇವಮಯಂ ಮೂಡವೆಟ್ಟ 
ದುದಿಯನ್ನಡರಿ ನೋಡಿದಂ ಪ್ರೀತಿಯಿಂದೆ (ವೆಂಕಾರಾ. ೨-೨೭-೧೨). 
[< ಸಂ. ಕ್ಪೋದೀಯಸ್‌] 
ಶೋಭೆ (ನಾ). ೧. ಅಲುಗಾಟ; ಕುಲುಕಾಟ. ೨. ಕದಡುವಿಕೆ; 
ಕೋಲಾಹಲ; ಅಲ್ಲೋಲ ಕಲ್ಲೋಲವಾಗುವಿಕೆ : ನೆಲಂ ಮೂರಿ 
ವಿಟ್ಟಿಂತೆ ಸಭಾಕ್ಪ್ಸೋಭಮಾಗೆ (ಪಂಪಭಾ. ೨-೮೬ ವ); ಮನೋಜ 
ರಾಜಾವೇಶಮಂತ್ರದಿಂ ಸ್ತೋಭಂಗೊಂಡಂತೆ ಪುರ ಕೋ ಭಮಾಗೆ 
(ಸುಕುಮಾ. ೧೧-೭೩ ವ); ಸಮುದ್ರಕ್ಟೋಭದಂತೆ ಘೂರ್ಣಿಸುವ ಜನ 
ಕ್ಪೋಭಮಂ (ಜಗವಿ. ೨-೫೩ ವ). ೨, ಉದ್ವಿಗೃತೆ; ಉದ್ರೇಕ ;. 
ಉದ್ವೇಗ: ಮನ್ಮೂದ್ಗಮ ಕ್ಸ್ಟೋಭದಿಂ ಕಂಪಿಸುತಂ (ಕಾದಂಉ. ೫೪೨) ; 
ರಥಮನತಿ ಕ್ಸೋಭದಿಂದೇಜ ಬಂದೆಂ (ಪಂರಾಮಾ. ೧೪-೧೨೯). 
೩, ಕೋಪ; ಕ್ರೋಧ: ರಾಸಭ ರಾಕ್ಬಸನತಿಕ್ಟ್ಫೋಭಮಂ. ತಳೆದು 
(ಜಗವಿ. ೪-೪೦ ನ). ೪. ಕಳವಳ; ಕಷ್ಟ; ವಿಪತ್ತು: ಪುರದುರ್ಗಂಗಳ 
ಬಲ್ಮೆ ಮಾಡದೆ ಪ್ರಜಾಕ್ಸೋಭಂಗಳಂ ನೋಡದೆ (ಸೋಮೇಶ. ೫೫). 
೫. [ಗಣಿತ] ಇಪ್ಪತ್ತುಮೂರು ಅಂಕೆಗಳಿರುವ ಒಂದು ಸಂಖ್ಯೆ: 
ಶ್ರಿವಿಂಶಕಮಥ ಕ್ಸೋಭಂ (ವ್ಯವಹಾ. ೮); ಶ್ರಿತಿ, ಮಹಾಕ್ಲಿತಿ, ಕ್ಪೋಭ, 
ಮಹಾಕ್ಸೋಭ, ನಿಧಿ . . . ಇವು ೩೨ ವುಘಡಣೆ ಹೆಸರುಗಳು 
(ಭಾಸ್ಕರ. ೧೧-೮). ಹ. (ಒಮ್ಮೆಲೆ ಉಂಟಾಗುವ) ಹೊಡೆತ, 
|. — ಆಘಾತ: ನಮ್ಮ ನರಗಳಲ್ಲಿ ತಟ್ಟನೆ ಉಂಟಾಗುವ ಎಳೆತ ಆಥವಾ 
ಕ್ಸೋಭದಿಂದ (5008) ವಿದ್ಯುಚ್ಛಕ್ತಿಯ ಅನುಭವವೂ ನಮಗೆ ಆಗುತ್ತದೆ 
| (ಭೌತವಿ, ೧೫). ೭. [ಕಾವ್ಯಮಾ] ಕಾವ್ಯಾನಂದದ ನಾಲ್ಕು 
| ಅವಸ್ಥೆಗಳಲ್ಲಿ ಒಂದು: ಕಾವ್ಯಾರ್ಥವನ್ನು ಗ್ರಹಿಸುವುದರಿಂದ ಆಗುವ 
ಆನಂದವು (ಚಿತ್ತ)ವಿಕಾಸ, ವಿಸ್ತಾರ, ಕ್ಲೋಭ, ವಿಕ್ಷೇಪ ಎಂದು 
ನಾಲ್ಕು ವಿಧ (ಕೈಪಿಡಿ. ೨೦೦). [Ro]. 


10 


15 


೨-೧೯-೧೨). 


25 


45 


ಶ್ಲೋಭಕ 


ಶೋಭಕ (ನಾ). ಕಲುಕುವವನು; ಅಲುಗಾಡಿಸುವವನು ; 
ಅಲ್ಲಾಡಿಸುವವನು: 4 ಕ್ಲೋಭಕಃ, ಕ್ಲೋಭಮಾನಃ - ಈ ೨ 
ಅಲುಗುವಂ? (ಕಾಶಕೃ. ೧೩೨). ಸಂ. | 

ಶ್ಲೋಭಕಾರಿ (ಗು). ೧. ದಿಗಿಲನ್ನು ಉಂಟುಮಾಡುವ ಕ್ಷೋಭೆ | 
ಯನ್ನು ಮಾಡುವ : ಅಂತು ತ್ರೈಲೋಕ್ಕಕ್ಸೋಭಕಾರಿಯಾದೊಸಗೆ | 5 
ಯೊಳ್‌ (ಶಾಂತಿಪು. ೧೧-೧೦೧ ವ). (ನಾ). ೨. ಕ್ಸೋಜೆಯನ್ನುಂಟು 
ಮಾಡುವವನು; ಗೊಂದಲವನ್ನುಂಟುಮಾಡುವವನು: ಅವನೊಬ್ಬ 
ಕ್ಸೋಭಕಾರಿಯಾದ ಮನುಷ್ಯ (ರೂಢಿ). 

[ಸಂ. ಕ್ಪೋಭಕಾರಿನ್‌) 


ಶ್ಲೋಭಾಂತ (ಗು). ಕ್ಲೋಭಿಯಲ್ಲಿ ಕೊನೆಗೊಳ್ಳುವ ; ದುಃಖಾಂತ 10] 


ವಾದ: ಭದ್ರ, ರುದ್ರ, ಶೋಭಾಂತ, ಕ್ಲೋಭಾಂತ, ಹದಗೊನೆ, 
ಮುದಗೊನೆ « « - ಇವುಗಳ ಅನವಶ್ಮಕ ಶಬ್ದ ಸಂತತಿ ನಿಯಮನವು ಅಗತ್ಯ 
ವಲ್ಲವೇ? (ಸಾಹಿವಿ. ೧೨೨). [ಕ್ಲೋಭ + ಅಂತ್ಯ] 

ಶೋಭಿತ (ಗು). ಕ್ಲೋಭಿಗೊಳಿಸಲ್ಪಟ್ಟ : ಆ ನೃಪಸುತೇಂದೂದಯ 
ಕ್ಲೋಭಿತ ಸೌರರಾಗಸಾಗರ ನಿರ್ಫೋ ಷಾಯಮಾಣ , . . ಭೇರೀಶಂಖ | 15 
ಕಾಹಳಾ ರವದೊಡನೆ (ಚಂದ್ರಪು. ೩-೯೪ ವ). [ಸಂ.] 

ಶ್ಷೋಭಿಸು (ಕ್ರಿ). ೧. ಕಲಕಲ್ಪಡು:: ಅಲ್ಲೋಲಕಲ್ಲೋಲವಾಗು : | 
ರತ್ನಾಕರಂ ಕೌಮುದಿಯಿಂದಂ ಕ್ಸೋಭಿಸಿರ್ದುಂ ಸಹಜವೆನಿಪ ತನ್ನೊಂದು 
ಮರ್ಯಾದೆಯಂ ದ್ವಾಂಟದವೋಲ೯ (ಕಾದಂಉ. ೩೫೪). ೨. ರೇಗು; 
ಕೋಪಿಸು : ಪರಿವಾರಮೆಲ್ಲಂ ಕ್ರೋಛಭಿಸಿ ರಾಜ್ಯಕ್ಕೆ ಇವನಯೋಗ್ಯ 
ನೆಂದು ಕುಂಭನಂ ಪತ್ತುವಿಡೆ (ಚಾವುಂಪು. 1), ೫೪-೨೭). ೩, ಸಿಟ್ಟಿ 
ಗೆಬ್ಬಿಸು; ಉದ್ರೇಕಿಸು: ಆತನು ಶಂಕರನ ಮನಸ್ಸನ್ನು ಕ್ಪೋಭಿಸು 
ವನು (ತುಳಸಿ. ೨೭). [ಕ್ರೋಭ + - ಇಸ್ಕು]- 

ಶೋಭಿ (ನಾ). ಕೋಲಾಹಲ; ಗೊಂದಲ; ಅಶಾಂತಿ; ಆಂದೋ 
ಲನ; ವಿಪ್ಲವ: ಇತರರ ಕೈಸೇರುವುದರಿಂದ ಪ್ರಜಾಕ್ಪೋಭೆಯಾಗ 
ಬಹುದು (ಶಾಂತಲಾ. ೨೮) ; ರಾಜಕೀಯ ಕ್ಸೋಭೆಯ ಮಧ್ಯದಲ್ಲಿಯೂ 
ಹದಿಮೂರನೆಯ ಶತಮಾನದಲ್ಲಿ ಪುನಃ ಧರ್ಮಸ್ಥಾಪನೆಯ ಕಾರ್ಯ 
ನಡೆಯಿತು (ಕರ್ಣಾಕ. ೩೭); ಕ್ಲಾಮುದಲ್ಲಿ ಕ್ತೋಭಿಗೆ ಕಡಮೆಯೇ 
(ಗಾದೆ). [< ಸಂ. ಕ್ಸೋಭ] 

ಕೋಮ (ನಾ). ಳ್ತೌಾಮ ೧: ಇವರ ಉಡುಪುಗಳನ್ನು ಕೌಶೀಯ, 
ಕೋಮ, ಕಂಬಳ ಮತ್ತು ಕರಾಳ ಎಂದು ನಾಲ್ಕು ತರಹ ಬಟ್ಟೆಗಳಿಂದ 
ಮಾಡಿರುತ್ತಾರೆ (ಪ್ರವಾಇ. 1, ೧೯೮). [< ಸಂ. ಕ್ಪಾಮ] 

ಕ್ಸೌದ್ರ (ನಾ). ಜೇನುತುಪ್ಪ: *ಸಾರಘಂ, ಮಾಕ್ಲಿಕಂ, ಕ್ಸ್‌ದ್ರಂ, | 
ಮಧು, ಪುಷ್ಪರಸಃ - ಈ ೫ ಜೇನುತುಪ್ಪಂ ಸ (ಹಲಾಯು. ೧೦೨-೪೬೭). 

[ಸಂ.] 

ಕ್ರೌದ್ರಪಟಲ, ಕ್ಪೌದ್ರಪಟಳ (ನಾ). ಜೇನುಹುಟ್ಟಿ ; ಜೇನುಗೂಡು: | 
ಮಧುಕಕ್ಸ ಲಕ್ಷ್ಮ ಗಳ್‌ ಕ ದ್ರಪಟಿಲಡೊಳಮಿತಸಂಖ್ಯೆಯಿಂದಿರ್ಪವೊಲ್‌ 
(ಶ್ರೀರಾಮಾ. ೪೫೪-೨೬೦). ಕೌದ್ರಪಟಿಳ : ನೃಪಸೇನಾಪತಿ ಸರಘಾಳಿ | 
ಪರೀತ ಕಾ ದ್ರಪಟಳದಿಂದೆಳೆಯಂ ಪಾಳಿಪಪೋಲ್‌ ... ತನ್ಮೂರ್ಧಾಳಿ 
ಯಿಂದಮಾಚ್ಛಾ ದಿಸಿದಂ (ಶಾಂತಿ. ೧೧-೨೪). [ಕಸ್ತಿದ್ರು* ಪಟಲ] 

ಳ್ಪೌದ್ರಪಟಳ "ಕ್ಟೌದ್ರಸಟಲ' ನೋ. 

ಕ್ಸೌಮ (ನಾ). ೧. ರೇಷ್ಮೆವಸ್ತ್ರ; ಪಟ್ಟಿ ವಸ್ತ್ರ; ದುಕೂಲ: 
*ದುಕೂಲಂ, ಕ್ಸಮಂ- ಈ ೨ ಡದು(ಗು)ಕೂಲಂ? (ಹಲಾಯು. 
೯೦-೩೯೫); * ಕ ಮಮೆನಲಾ ಸುಪಠಾವಳಿ ದುಕೂಲಮೆನೆ ಪಟ್ಟಿ? 
(ಮಂಗರಾ. ಗಿರಿಜಾತಾದೀರ್ಥನೇತ್ರದ್ಯುತಿ 
ಚರ್ಮಾಂಬರಂ ಕ್ಸ ಮದಿವ್ಶಾಂಬರವುಂ 


20 


25 


30 


40 


೧೦೧-೨೭) ; 


(ರಾಜತೇ. ೧೪-೧೦೯). 


೨೬೩೦೮ 


35; 


ಧವಳಿತ |45 | 


ಕ್ಸ್‌: J 


೨. ನಾರಿನಿಂದ ಮಾಡಿದ ಬಟ್ಟಿ; ನಾರುಮಡಿ. ೩. ಅಟ್ಟಳಿಗೆ; 
ಅಟ್ಟಣಿಗೆ. ೪. ಉಪ್ಪರಿಗೆ; ಮಹಡಿ. [ಸಂ.] 


| ಕೌಮಾಂಬರ (ನಾ). ರೇಷ್ಮೆಯ ವಸ್ತ್ರ: ಮಂದಮಾರುತಾಂದೋಳಿತ 
"ಸೂಕ್ಸ್ಮ ಕ್ರೌ ಮಾಂಬರೆ 'ಪಲ್ಲವಂ (ಆದಿಪು. ೮-೫೫) ; ಶಿಥಿಲ ಕ್ತೌಮಾಂ 
ಬರೆಂ... ಕಣ್ಣಿಂಬಾಯ್ತು (ರಾಜಶೇ. ೫-೪೭). 


[ಕಾನು + ಅಂಬರ] 

ಕಶ್ಸಿರ (ನಾ). ೧. ತಲೆಕೂದಲನ್ನು ಬೋಳಿಸುವುದು; ಮುಂಡನ; 
ಕಷ್ಟ (ಉಕ): “ಕ್ಹಾರಂ, ಭದ್ರಾಕರಣಂ, ಮುಂಡನಂ, ವಪನಂ- ಈ 
೪ ಬೋಟಕಿಸುಹ” (ಹಲಾಯು. ೧೧೯-೩೬) ; ವೈರವಿದ್ದವನಿಂದ ಕ್ಸೌರ 
ಮಾಡಿಸಿಕೊಂಡ ಹಾಗೆ (ಗಾಡ). ೨. (ಆಲಂ) ನಷ್ಟ; ' ಅನವಶ್ಯಕ 
ವಾದ ವೆಚ್ಚ: ದೊಡ್ಡಸ್ತಿಕೆಗೆ ಕಟ್ಟುಬಿದ್ದು ಹತ್ತುರೂಪಾಯಿ ಕ್ಲೌರ 
ವಾಯಿತು ಅವನಿಗೆ (ರೂಢಿ). (ಸೆಂ. 

ಕರಕ (ನಾ). ನಾಯಿಂದ; ನಾಪಿತ: ಕ್ಲಾರಕರಿಗೆಗೆ ೧೦ 
(ಎಕ. ೪1, ಶೃಂಗೇರಿ, ೧೧- ಪು. ೩೭೨; 1652). [ಸಂ.] 

ಕ್ಪೌರಗೃಹ (ನಾ). ಕ್ಸೌರಮಾಡತಕ್ಕ ಸ್ಥಳ; ಆಯುಷ್ಕರ್ಮಶಾಲೆ; 
ನಾಯಿಂದನ ಮನೆ: *ನಾವಿಂದರಾಲಯಂ ಕ್ಹಾರಗೃಹಮಕ್ಕು” 
(ಮಂಗರಾ. ೫೯-೧೦). [ಕಾರ ಗೃಹ] 

ಕ್ಸೌರಿಕೆ (ನಾ). - ಕ್ಲೌರಕ: ಊರಿಗೊಬ್ಬ ಕ್ಸೌರಿಕ ಬೇಕು (ರೂಢಿ). 

(ಸಂ. 

ಶ್ಹುತ (ಗು). ಸಾಣೆ ಹಿಡಿಯಲ್ಪಟ್ಟ; ಹರಿತಗೊಳಿಸಲ್ಪಟ್ಟಿ. [ಸಂ.] 

ಕ್ಸ (ನಾ). ೧. ಭೂಮಿ: ಸ್ಥಿರ ಗೋಪಾಧ್ಯಾಯ ಕ್ಲ್ಟ್ಮಾಪರಿಪಾಲ್ಯ 
ಕ್ಷೇತ್ರಕರ್ಸಣಂಗಳ್‌ ಕ್ರಿಯೆಗಳ (ಕವಿರಾ. ೧-೬೪); ಅಶೇಸ 
ಕ್ಲ್ಯಾಚಕ್ರಸಂರಕ್ಷಣದಕ್ಷ ದಕ್ಷಿಣಭುಜೋತ್ಸಡ್ಗಂ (ಸುಕುಮಾ. ೧-೭೯ವ). 
೨. [ಛಂದ] ಒಂದು ಗಣದ ಹೆಸರು; ಮಗಣ (---): ಆದಿ 
ಕ್ಲಾಯುಗ್ಮಾಕಾಶಾಗ್ರ್ರಂ (ಛಂದೋಂಬು. ೨-೧೪೭). ([ಸಂ.) 


'ಕ್ಸ್ಮಾಚರ (ನಾ). ಭೂಮಿಯ ಮೇಲೆ ತಿರುಗಾಡುವವನು; 


ಭೂಚರ; ಮನುಷ್ಯ: ಗಗನಕ್ಟ್ರಾ ಥಾಡರರೊಳ್‌ ಸ್ವಯಂವರದೊಳೀ 
ಸ್ತ್ರೀರತ್ನಮಂ ಕನ್ನೆಯಂ ಬಗೆಗೊಂಡಂತೊಳಗೊಳ್ಳೆವು (ಶಾಂತಿಪು. ೬-೨೩). 
[ಸೆಂ.] 

ಕ್ಲ್ಯಾಚಳ (ನಾ). ಬೆಟ್ಟಿ; ಪರ್ವತ: ಮೇರುಕ್ಸಾಚಳಂ ಬಂದಪು 
ದಿನೆ . . . ನಂದಿಸೇಣಕ್ಸಿತಿಪತಿಯ ಗೃಹದ್ವಾರದೇಶಕ್ಕೈ ವಂದಂ 
(ಮಲ್ಲಿ. ೧೩-೧೯೬). [ಕ್ಮಾ* ಅಚಳ (ಇ ಆಚಲ)] 

ಕಾಜ (ನಾ). ೧. ಭೂಮಿಯಲ್ಲಿ ಹುಟ್ಟಿದುದು; ಮರ; ವೃಕ್ಸ: 
ಬಹು ಚಂದನಕ್ಟಾ ೬ಜಂಗಳುಂ (ಬಸಪು. ೧೯-೭೦) ; ಉದ್ಭೃತಕ್ಸ್ಪಾಜ 
ವ್ರಜಂ ... ಪೊಯ್ಮುದು. ರಟಜ್ಜಂರುತಾಮರುತ್ಯುಂಜರಂ (ರಾಜಕೇ. 
೮-೧೦೬). ೨. ಅಂಗಾರಕ ಗ್ರಹ; ಮಂಗಳಗ್ರಹ; ಕುಜ. [ಸಂ.] 


ಕ್ಸ್ಟಾಜಾತ (ನಾ). - ಕ್ಸ್ಟ್ಮಾಜ ೧: ತಟಕ್ಸ್ಟ್ಮಾಜಾತ ಪುಷ್ಪವ್ರಜರಜಂ 


(ರಾಜಶೇ. ೨-೬೪). 


[ಸಂ.) 


| ಕ್ಯಾಥರ (ನಾ). ಬೆಟ್ಟ; ಪರ್ವತ: ಮೇರು ಕ್ಪ್ಯಾಧರತುಂಗ ಹರ್ಮ್ಯ 


ಮೆನಿಪರೆಮನೆಯಂ ... ಈಕ್ಸಿಸಿ (ಚಂದ್ರಪು. ೧೧-೮೦) ; ತುಹಿನ 
ಕ್ಸಾ ,ಧರಜಾತಾಲೋಲೇಕ್ಷಣ (ಉದ್ಭದೇ. ೩-೩). [ಸಂ.) 


ಕ್ಸ್ಮಧನ (ನಾ). ಭೂಮಿಯ ಒಡೆಯ ; ಅರಸ: ಅಮಳಸ್ವಾಂತಂ 


`ಪರಕ್ಸಾ,ಧವಸ್ತವನೀಯಂ (ರಾಜಶೇ. ೩-೨೨). 


(ಸೆಂ. 


ಕ್ಸ್ಟ್ಮಾಧ್ರ (ನಾ). ಆ ಕ್ರ್ಯಾಧರ : ಜೃಂಭದ್ದಂಭೋಳಿ ಹಸ್ತಾಹತಚಕಿತಗತ 


ಕ್ಲಾಧು ವಿಸ್ಟಾ ರವಿದ್ಯುತ್ಸಂಭಿನ್ನ * .* ಫೇನಪ್ರತಾನಂ (ರಾಜಶೇ.೧-೯೦). 


{ಸಂ.] 


KAN ಸ 


ಕ್ಸು (ನಾ). ಭೂಮಿಯನ್ನು ರಕ್ಷಿಸುವವನು; ಅರಸ; ವಿರೋಧ 
ಕ್ಸಾ್ಮಾಪರೆನ್ಸೀ ಗದಾಪರಿಘಾಘಾತದಿನಟ್ಸ್‌ ತಲ್ಲು ಮಡಿದಿನ್ನಲ್ಛ್ಛಾ ಡದೇಂ 
ಪೋಪರೇ (ಸಂಪಭಾ. ೧೩-೯೦) ; ಗಣನಾಥಯೂಧಥಮಂ ಕ್ಸಾಪ 
ಸಮೂಹಮಂ (ಶಾಂಕಿಪು. ೧೨-೩). [ಸಂ.] 


ಕ್ಸ್ಮಾಸತಿ (ನಾ). ೧. ೬ ಕ್ಷ್ಯಾಧವ. ೨. ಭೂದೇವಿಯ ಪತಿ; ವಿಷ್ಣು. |₹ 


[ಸಂ.1 
ಕ್ಸ್ಟ್ಮಾಸಾಲ(ನಾ). - ಕ್ರ್ಟಾಪ: ನಂಬು ಖಚರ ಕ್ಲ್ಯಾಪಾಲ ಚೂಡಾ 
ಮಣೀ (ಆದಿಪು. ೨-೩) ; ಇಂಬುಕೆಯ್ಮನದೊಳೊಳ್ಳೆಂ.. . . ಉಪ 
ಶಾಂತಿಯಂ ಕುರುಕುಲ ಕ್ಲ್ಮಾಪಾಲ ಚೂಡಾಮಣೀ (ಗದಾಯು. ೭-೪೪). 
[ಸಂ.) 
ಶ್ಚಿನತ್ಸೆ (ನಾ). ಭೂಮಿಯ ಎದೆ; ಭೂತಲ: ಶತಪಥಮಲೆದ 
ವೋಲ್‌ ಕ್ಲ್ಯಾವಕ್ಷಮಂ (ಶ್ರೀರಾಮಾ. ೨೨೧-೨೭೦). [ಸಂ.1 


ಸೋಡ (ನಾ). ನಂಜು; ವಿಷ: ನಿಜವಕ್ಟೋಜನಿಕ್ಷಿಪ್ತ ಕ್ಷೇಡನೀಡಿತ 
ಲೋಕಘಾತಿನಿಯಪ್ಪ ಪೂತನಿಯುಮಂ .. . ಕರೆದು(ಜಗವಿ. ೩-೨೨ ವ). 


[ಸಂ.) 
ಸ್ಪೇಡನ (ನಾ). ೧. ಅಸ್ಪಷ್ಟವಾಗಿ ಮಾತಾಡುವುದು; ಪಿಸು 
ಗುಟ್ಟುವಿಕೆ. ೨. ಬುಸುಗುಟ್ಟುವುದು; ಗುರುಗುಟ್ಟುವುದು. 
೩. ಬಿದಿರಿನ ದೊಣ್ಣೆ. [ಸಂ.] 


ಖ, (ನಾ). ಕನ್ನಡ ವರ್ಣಮಾಲೆಯ ಇಷ್ಟತ್ತೆರಡನೆಯ ಅಕ್ಷರ. 


ಖ್ಯ (ನಾ). ೧. ಬಾನು; ಆಕಾಶ; ಗಗನ. "ಖಗ', "ಖಚರ' | 


-ಪರಾ. ೨. ಇಂದ್ರಿಯ. ೩. ಅರಿವು; ಬುದ್ಧಿ. ೪. ಮನಸ್ಸು; 
ಚಿತ್ತ. ೫. ಬ್ರಹ್ಮ. ೬. ದೇವಲೋಕ; ಸ್ವರ್ಗ. ೭. ಹೊಲ; 
ಕ್ಷೇತ್ರ. ಆ. ಬೀಗ; ಕೇಲಿ. ೯. ಯತಿ. ೧೦. ಶೂನ್ಯಪ್ರದೇಶ. 
೧೧. ಸೊನ್ನೆ; ಬಿಂದು: “ಖಂ ಮಿಗೆಯಾಕಾಶಂ . . . ಬಿಂದುವಿನ 
ನಾಮ? (ವ್ಯವಹಾ. ೧೦-೧೦). ೧೨. ಹಾವು; ಸರ್ಪ. ೧೩. ವಿಷ್ಣು : 
“ಖಃ - ವಿಷ್ಣು? (ಕಾಶಕೃ. ೧೨೫). ೧೪. ಎರಡು ಎಂಬ ಸಂಖ್ಯೆಯ 
ಸಂಕೇತ: *ನಿರುತದಿಂ ಕಟಪ[ಯ]ಮೆನಲ್ಯೊಂದು ಖಕಫರಮದೆರಡಕ್ಕು” 
(ಮಂಗರಾ. ೧೦೪-೧೦) ; “ಅಹಿಯೊಳಿಂದ್ರಿಯದೊಳು ಯತೀಶನೊಳು 
ವ್ಯೋಮದೊಳು.. .. ಖಂ ಶಬ್ದ ವರ್ಶಿಸಿರ್ಕು0' (ಮಂಗರಾ. ೧೪೮-೪೨); 
« ಸ್ವರ್ಗದೊಳುಂ ಪಿತಾಮಹನೊಳಿಂದ್ರಿಯದೊಳ್‌ ಮನ ಬುದ್ಧಿ ಶೂನ್ಯ 
ಪ್ರೋಮಾರ್ಗಳಕ್ಷೇತ್ರಮೆಂಬಿನಿತಜಕೊಳ್‌ ಯತಿಯೊಳ್‌ ಸಲೆ ಖಂ 


ಸಮಾಹ್ವಯಂ? (ನಾನಾರ. ೧೧೭). [ಸಂ.] 
ಖಂಕರ (ನಾ). ಗುಂಗುರುಗೂದಲು. [ಸೆಂ.] 
ಖಂಕರಿ (ನಾ). ಗುಂಗುರುಗೂದಲುಳ್ಳವನು. (ಸಂ. ಖಂಕರಿನ್‌] 


ಖಂಗು "ಕಂಗ್ಳ್ಕು' ನೋ. 

ಖಂಜ (ನಾ). ಕಾಲಿಲ್ಲದವನು ; ಕುಂಟಿ; ಹೆಳವ: *ಖಂಜಃ, ಪಂಗುಃ, 
ಶೋಣಿಃ- ಈ ೩ ಪೆಟಿವಂ ? (ಹಲಾಯು. ೧೦೦-೪೫೬) ; ಕುರೋಗಾಸಹ 
ನರಂಧರು ಖಂಜರತಿ ಮೂಕರು ಬಧಿರ ಜಡರು(ಅಧ್ಯಾರಾ. ೬-೨೩). [ಸಂ.] 


೨೮೦೯ 


ಖಂಜೀರ 


ಸ್ಲೈೇಡಾಗ್ನಿ (ನಾ). ವಿಷದ ಉರಿ: ಆ ಕಾಮ ಬಾಣಾಗ್ನಿಯಿಂ ಸರ್ಪ 
ಮುಖ ಕ್ರೈ್ವೇಡಾಗ್ನಿಯೇಂ ದುಸ್ಸಹಮೆ (ಜಗವಿ. ೩-೯೬). 
[ಕೀಡ ಅಗ್ನಿ] 
ಸ್ಲೇಡಾಶ (ನಾ). ಗರುಡ. "ಕ್ಲೇಡಾಶಗಮನ' ಪರಾ. [ಸಂ.] 
ಕ್ರೇಡಾಶಗಮನ (ನಾ). ಗರುಡನ ಮೇಲೆ ಸವಾರಿಮಾಡುವವನು; 
' ಗರುಡವಾಹನ ; ವಿಷ್ಣು: ನಾಡೊಳಗುಳ್ಳ ನಾನಾವಿದ್ಯದೇಳ್ನೆಯ ನೋಡ 
ಚಿತ್ತೈಸಿದ ಬಳಿಕ ಕ್ರೇಡಾಶಗಮನನಾಕ್ಟ ಣದಲ್ಲಿ ತರಿಸಿದ ಕ್ರೀಡಾ 
ನಿಹಂಗಸಂತಶಿಯ (ಮೋಹತ. ೪-೧೮).  [ಕ್ಟೇಡಾಶ * ಗಮನ] 
ಸ್ಲೇಡಿತೆ (ನಾ). ವೀರಗರ್ಜನೆ; ಸಿಂಹನಾದ. [ಸಂ.] 
ಸ್ಟೇಡೆ (ನಾ). ೧. ಸಿಂಹನಾದ; ವೀರಗರ್ಜನೆ: * ಕ್ಟೇಡಾ- 
ಬೊಬ್ಬೆ, ಯುದ್ಧಕಾಲದ *ಗರ್ಜನೆ' ? (ಹಲಾಯು. ೧೩೦-೧೦೦ ಅಡಿಟ). 
| ೨. ಅಚ್ಚವಿಷ; ಅಪ್ಪಟ ವಿಷ: *ಸಿಂಹನಾದಂ ಕ್ಟೋಡೆಯುಂ ಅಚ್ಚ 
|  ಪಿಷಮಕ್ಕು? (ಮಂಗರಾ. ೧೩೬-೪೧). ೩. ಬಿದಿರಿನ ಕೋಲು. 
(ಸಂ. ಕ್ಷೇಡಾ] 
ಸ್ಟೇಕ (ನಾ). ಐ ಕೇಡ: ಬಾಲಘಾತಿನಿ ಯಶೋದಾಸೂನುವಂ 
ಕ್ಟ್ವೇಳದಿಂದಿಡಿದಾತ್ಮಸ್ತನಮಂ ಧರಾತಳದೊಳಂದಾರ್ಗಿತ್ತಳಾ ಬಾಲಕರ್‌ 
ಮಡಿದರ್‌ (ವಿಷ್ಣುಪು. ೫-೨-೫), ಕ್ರೈ 4ಳವೇನಮೃತವೇಂ 
|. (ಮಂಕುಕ. ೧೯). [ಆ ಸಂ. ಕ್ರ್ವ್ವೇಡ] 


ಖ 


| ಖಂಜನ (ನಾ). ಒಂದು ಬಗೆಯ ಪಕ್ಷಿ; ಗೀಜುಗ: *ಖಂಜರೀಟಃ, 
;  ಖಿಂಜನಃ- ಈ೨ ಗ(ಕ)ವಿಂಜು* (ಹಲಾಯು. ೪೧-೯೧); “ಖಂಜನಂ 
| ಖಂಜರೀಟಮೆನೆ ಗವುಜೆನಿಕ್ಕು »  (ಮಂಗರಾ? ೫೧-೭); ಸಲಕ್ಷಣ 
| ಸೌಂದರ್ಯ ಸ್ತ್ರೀಜನ ನೇತ್ರಚಾಂಚಲ್ಕೋಪಮೆಗೆ ಬಣ್ಣಿಸಲ" ಯೋಗ್ಯ 
|  ಮಪ್ಪ ಖಂಜನಫುಂಜಮುಂ (ಪಂಚತಂ. ೨೨೫-೧೭). (ಸಂ.) 

| ಖಂಜರಿ "ಕಂಜರಿ' ನೋ. 

| ಖಂಜರೀಟಿ (ನಾ). - ಖಂಜನ : “ಆಗಸವಕ್ಕಿ ಖಂಜರೀಟಿಮೆನಿಕ್ಕುಂ” 
|  (ಕಎಕಂ. ೬೨) ; ಕಾರಂಡ ಹರಡೆ ಚಕೋರ ತಿತ್ತಿರಿ ಸೇನದಾರು ಚುಂಬಕ 


ಖಂಜರೀಟ (ಭೈರವೇ. ೧-೫೫). [ಸಂ.7 


ಗಃ (ನಾ). [ಸಂಗೀತ] ತಾಳಗಳಲ್ಲಿ ಒಂದು ಬಗೆ: 


| ಚಂಚತ್ಪುಟ... ಖಂಜಾಖಂಜ . .. ಜಯಾಳಮೆಂಬಿವು ಮೊದಲಾದ 
| ನೂಜಕಿಂಟು ತಾಳಂಗಳುಂ (ವಿವೇಕ. ೨೩೮). (2) 
ಖಂಜಾಶಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಮಾಳವ 
ಗೌಳ ಬಂಗಾಳ ಗೂರ್ಜರಿ ಕರ್ನಾಟ ಕಾಂಭೋಜಿ ಕೇತಾರಂಗಳ್‌ 
ದೇಶೀಯ ... ಘಂಟಾರಾಗಂ ನಾದವತಿಯಾಗಿರ್ದಪುದು ಖಂಜಾತಿ 
ಮೇಫಘರಂಚಿಯಾದತ್ತು (ಹಮಾರ. ೨-೯೦ ವ). [?] 
ಖಂಜೀಕೃತ (ಗು). ಕುಂಟುಗೊಳಿಸಿದ ; ಕುಂಠಿಸಿದ: ನಿಜತ್ತಿಟ್‌ 
ಖಂಜೀಕೃತ ಸೂರ್ಯಪಾದಚಯಮಪ್ಪುದ್ದಾಮತೇಜಂ (ಡಂದ್ರಪು. 
೫-೩೫). [ಸಂ.7 
| ಖಂಜೀರ "ಕಂಜರ್ಯ' ನೋ. 


ಖಂಡ 


ಖಂಡ (ನಾ). ೧. ತುಂಡು; ಚೂರು: ಪಿಶಿತದ ಖಂಡಮಂ ಬಾಯೊಳಿಜೆ | 
(ವಡ್ಡಾಕಾ. ೨೦-೧); ತರುಣೋತ್ತುಂಗ ಶಶಾಂಕಖಂಡಮೆ ಸುಧಾ 
ಬೀಜಂ (ಗದಾಯು. ೧-೨) ; ದಂಡಂ ಖಂಡಮಪ್ಪಂತು. ಪೊಯ್ದಂ 
(ರಾಮಾಶ್ವ. ೧೪೫-೨೮). ೨. ಕಲ್ಲುಸಕ್ಕರೆ. "ಖಂಡಸಕ್ಕರೆ' ಪರಾ. 
೩. ಗುಂಪು; ಸಮೂಹ: ನಾಗರ ಖಂಡಂಗಳನಾ ನಾಗರಖಂಡ 
ದೊಳೆ ತೊಡರೆ ನರನಿಸುವುದುಮಾ ನಾಗರ ಖಂಡಂಗಳುಮಂ ನಾಗರೆ 
ಖಂಡಮುಮನಳುರ್ದು ಕೊಂಡಂ ದಹನಂ (ಸಂಸ ಭಾ. ೫-೮೯). 
೪, (ಮೂಳೆಯಿಲ್ಲದ) ಮಾಂಸ; ಅಡಗು: ಸೊಣಗಂಗೆ ಖಂಡವ 
ಚೆಲ್ಲುವ ತೆಜನಂತೆ (ಗಣಭಾ. ೨೩-೫ ಸೊಡ್ಡಳ); ನೆತ್ತರಂ ನೆಣನಂ 
ಖಂಡಮನೆಯ್ಲೆ ಪಿಂಡಿ (ಜಗವಿ. ೩-೨೪) ; ಖಂಡವಿದೆ ಕೊ ಮಾಂಸ |10 
ವಿದೆ ಕೊ (ಗೋಹಾಡು. ೯೩). ೫, ಗ್ರಂಥದ ಅಧ್ಯಾಯ; ಆಶ್ವಾಸ: | 
೬ನೆಯ ಅನುಚ್ಛೇದದ (ಖ)ಖಂಡದ ಉದ್ದೇಶಗಳಿಗಾಗಿ. .. ಬಂದನ 
ನೆಂದೇ ಭಾವಿಸತಕ್ಕುದು (ಭಾಧಾನ. ೫). ೬. ಅನೇಕ ದೇಶಗಳನ್ನೊಳ 
ಗೊಂಡ ದೊಡ್ಡ ಭೂಭಾಗ: ಮಹಾದ್ವೀಪದ ವಿಭಾಗಕ್ಕೆ ಖಂಡವೆನ್ನು 
ತ್ತಾರೆ (ಮುಂಬ. ೪-೯೪) ; ನೆಲಭಾಗವು ಏಷ್ಯಾ, ಯೂರೋಪ್‌ |15 
° ಓಹೀನಿಯಾ ಎಂದು ಆರು ಖಂಡಗಳಾಗಿ ವಿಂಗಡಿಸಲ್ಪಟ್ಟಿದೆ 
(ಭೂಗೋಳ. ೧೪). ೭. ಅರ್ಧಚಂದ್ರ; ಪೆರೆ: “ಅರ್ಧೇಂದು ಖಂಡ 
ಮಕ್ಕುಂ? (ಮಂಗರಾ. ೧೧-೫). ೮, [ಸಂಗೀತ] ತಾಳದ ಐದು 
ಜಾತಿಗಳಲ್ಲಿ ಒಂದು: ೧. ಶ್ರಿಶ್ರ, ೨. ಚತುರಶ್ರ, ೩. ಖಂಡ, 
೪. ಮಿಶ್ರ, ೫. ಸಂಕೀರ್ಣ ಈ ಐದೂ ಜಾತಿಗಳೂ ಲಘುವಿಗೆ ಮಾತ್ರ |20 
ಸಲ್ಲುತ್ತವೆ (ಸಂಗೀಚಂ. ೫೬). ೯. [ನಾಟ್ಯ ನ್ಯತ್ಯದ ಚಲನೆಯಲ್ಲಿ 
ಒಂದು ವಿಧ: ಎರಡು ಕಾಲುಗಳಿಂದಲೂ ಮಾಡುವ ಚಲನೆಗೆ "ಕರಣ? 
ಎನ್ನುತ್ತಾರೆ. ಮೂರು ಕರಣಗಳ ಜೋಡಣೆಗೆ "ಖಂಡ 'ನೆಂದು ಹೆಸರು | 
(ಆಭಾನೃ. ೫೦). [ಸಂ.] 
ಖಂಡಂಗೊಯ್‌ (ಕ್ರಿ). ಮಾಂಸವನ್ನು ಕತ್ತರಿಸು, --ತುಂಡು |25 
ಮಾಡು: ಒರ್ವರನೊರ್ನ್ವ[ರ್‌]ಪಿಡಿದು ಖಂಡಂಗೊಯ್ದು ಬಾಯೊಳು 
ಗಿಡಿದು ( ಕ್ರಾವಕಾ. ೨೨-೧೬). [ಖಂಡ * ಕೊಯ] 
ಖಂಡಕ (ನಾ). ೧. ತುಂಡು ತುಂಡಾಗಿ ಕತ್ತರಿಸುವಿಕೆ. ೨. ತುಂಡು 
ತುಂಡಾಗಿ ಕತ್ತಸಿಸುವವನು: “ಖಂಡಿತಃ,' ಖಂಡಕಃ, ಖಂಡಾನಃ - 
ಈ ಬಂಡಿಸುವಂ? (ಕಾಶಕೃ. ೧೦೨). ೩. ತುಂಡು; ಚೂರು. [ಸಂ.] 
ಖಂಡಕಥೆ (ನಾ). ಗದ್ಯಕಥೆಗಳಲ್ಲಿ ಒಂದು ಪ್ರಕಾರ: ಸಂಸ್ಕೃತ 
ದಲ್ಲಿಯೂ ಹಿಂದೆ ಗದ್ಯದಲ್ಲಿ $4 ಆಖ್ಮಾಯಿಕೆ, ಕಥೆ, ಖಂಡಕಥೆ, 
ಪರಿಕಥೆ, ಕಥಾನಿಕೆ ಎಂಬಂತೆ ಐದು ವಿಧವಾಗಿದ್ದಂತೆ ಅಗ್ನಿ ಪುರಾಣವು 
ತಿಳಿಸುತ್ತದೆ (ಕೈಪಿಡಿ. ೧೮೦). [ಖಂಡ * ಕಥೆ] | i 
ಖಂಡಕಾವ್ಯ (ನಾ). ಮಹಾಕಾವ್ಯಕ್ಕಿಂತಲೂ ಕಡಮೆ ಸರ್ಗಗಳುಳ್ಳ (85 
ಕಾವ್ಯ; ಚಿಕ್ಕಕಾವ್ಯ: ಗಾತ್ರದಲ್ಲಿ ಖಂಡಕಾವ್ಮದಷ್ಟು ಚಿಕ್ಕದಲ್ಲ; 
ಮಹಾಕಾವ್ಯದಷ್ಟು ದೊಡ್ಡದಲ್ಲ (ಕಸಾಚ. ೨೧೦); ನಳಚರಿತ್ರೆ ಮಾತ್ರ 
ಹೃದಯಸ್ಪರ್ಶಿಯಾದ ಒಂದು ಖಂಡಕಾವೃದ ಸೊಗಸನ್ನು ತುಂಬಿ 
ಕೊಂಡು ನಿಂತಿದೆ '(ಪರಿಶೀ. ೧೦೫). [ಖಂಡ 4 ಕಾವ) 
ಖಂಡಗಟ್ಟು (ಕ್ರಿ). ಮಾಂಸಖಂಡಗಳು ಬೆಳೆದು ಪುಷ್ಟ್ರವಾಗು: 
ಬಿಟ್ಟ ದೊರೆಯುವ ಸಾರಾಯಿಯಿಂದಲೇ ಹೋರಿಗಳು ಖಂಡಗೆಟ್ಟುವು 
ದಾದರೆ... ಧರ್ಮ ನೀತಿ ಯಾರಿಗೆ ಬೇಕು (ಬೆಳುಮ. ೧೬೭). 
(ಖಂಡ * ಕಟ್ಟು] 
ಖಂಡಗ್ರಹಣ (ನಾ). ಸೂರ್ಯ ಅಥವಾ ಚಂದ್ರನನ್ನು ಪೂರ್ಣವಾಗಿ | 
ಆವರಿಸದೆ ಇರುವ ಗ್ರಹಣ ; ಪಾರ್ಶ್ವಗ್ರಹೆಣ (Partial Eclipse. | 48 
ಸಾರಿನಿ). "ಖಗ್ರಾಸಗ್ರಹಣ' ಪರಾ, [ಖಂಡ + ಗ್ರಹಣ]: 


5 


30 


40 


೨೩ಗಿ೦ 


ಖಾಡತುಂಡು 


ಖಂಡಚಂದ್ರ (ನಾ). ವಕ್ರಚಂದ್ರ; ಕೋರೆಚಂದ್ರ: ತಿಂಗಳ 
ಮೊದಲ ಮತ್ತು ಕೊನೆಯ ಕಾಲುಭಾಗಗಳಲ್ಲಿ ಕಾಣುವ ಚಂದ್ರ ಬಿಂಬ: 
ಬಾಲಚಂದ್ರ); ಎಳವೆರೆ; ಖಂಡಚಂದ್ರ (೦೮50೫೬. ಇಂಕನಿ) ; ನಡುವೆ 
ಒಂದು ರೇಖೆ ಇರುವ ಅಧವಾ ಇಲ್ಲದಿರುವ ಖಂಡಚಂದ್ರದಂಥ ಗುರುತು 
(ಭಾರಪ. ೨೦). [ಖಂಡ + ಚಂದ್ರ] 

ಖಂಡಣಿ "ಖಂಡಣ್ಮೆ' ನೋ. 

ಖುಂಡಣಿಹಣ "ಖಂಡಣೆಹಣ' ನೋ. 

ಖಂಡಣೆ, (ನಾ). ೧. ಒಡೆಯುವುದು; ಮುರಿಯುವುದು : ಕರ್ಮದ 
ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ ಮೇಲೊಂದು ಕಂಭನ ಕಂಡೆ 
ನಲ್ಲಾ ಕಂಭವ ಖಂಡಣೆಯ ಮಾಡಿ ಮಹಾಬೆಳಗನೆ ಕಂಡೆ (ಅವಚಂ. 
೧೮೦-೮೦೭). ೨. ಕೆತ್ತುವಿಕೆ; ಕೆಂಡರಣೆ : ನೇದಿಕಾಸ್ತಂಭಂಗಳ 
ನಡುವೆ ಹಂಸಕುಳ ಕೀರ ಕುರವಕ ಸರಸೀರುಹ ಲತಾವಳಿಗಳ ಖಂಡ 
ಣೆಯಿಂ ಕೊಳನಂತೆ ವಿರಾಜಿಪ ಹಂಗುಳಿಕೆಯ ಮೇಲಿರ್ದ ಪದ್ಮಾ 
ವತಿಯಂ ಭೋಂಕನೆ ಕಂಡು (ಆದರ. ೧೪೭-೧೪). [೮ ಸಂ. ಖಂಡನ] 

ಖಂಡಣ್ಕೆ, ಖಂಡಣಿ (ನಾ). ೧. ಮಾಂಡಲಿಕರು ಒಪ್ಪಿಸುವ ಕಪ್ಪ 
ಕಾಣಿಕೆ; ಪೊಗದಿ : ಪ್ರಾಕಿನ ಬಾಕಿ ಹಣ ಖಂಡಣೆ ಸಹಾ ೩೦ ಲಕ್ಷ 
ರೂಪಾಯಿ ಮೇಲೆ ಚುಕಾಯಿಸಿ (ಹೈದರ, ೧೦೧); ಇಳ್ಕೇರೀ ಶಿವಪ್ಪ 
ನಾಯಕನು ... ನಿಂತ ಹಣಕ್ಕೆ ಖಂಡಣೆಯನ್ನು ಗೊತ್ತುಮಾಡಿ 
(ಚಾಮವಂ. ೧೦೩). ಖಂಡಣಿ : ೧. ಪ್ರತಿವರ್ಷ ೧೦ ಲಕ್ಷ ದರಹಂ ನಾಣ್ಮ 
ಗಳನ್ನು ಖಂಡಣಿಯಾಗಿ ಕೊಡಲೊಪ್ಪಿಕೊಂಡರೆ ಮಾರ್ಗವನ್ನು ಬಿಟ್ಟು 
ಕೊಡುತ್ತೇನೆ (ಹಿಂಮುಸ. ೨೫); ಪೇಶ್ವೆಯು ಕಳೆದೆ ೬ ವರ್ಷಗಳ ಖಂಡಣಿ 
ಯನ್ನು ಕೇಳಬಾರದು(ಚರಿಸಂ. ೯೬). ೨. ಕಂದಾಯ; ಗುತ್ತಿಗೆ: ದೇಶ 
ದಲ್ಲಿ ಮಹಾ ಬರೆಗಾಲ ಖಂಡಣಿಯ ವಸೂಲಿ ನಿಂತುಬಿಟ್ಟ ದೆ( ಹಂಸಾ.೧೦೦). 

ಖಂಡಣೆಮಾಡು - ಗೊತ್ತುಮಾಡು ; ನಿಗದಿಪಡಿಸು : ಅವನಿಂದ 
ಪಗುದಿಯ ಹಣವು ಬರುವಂತೆ ಖಂಡಣೆಮಾಡಿದ್ದರು (ಬೆಟ್ಟಅ. ೪೪-೧೨). 
[+ ಮರಾ. ಖಂಡಣೀ] 

ಖಂಡಣೆಗೆಯ್‌ (ಕ್ರಿ). ತುಂಡುಮಾಡು ; ಕತ್ತರಿಸು: ಖಂಡಣೆಗೆಯ್ದ 
ಕಾರ್ಮುಕದರ್ಧ ಭಾಗದೆ ದಿಂಡನೆ ತಿರುಹಿ ಮನ್ಮಥನ ಮಂಡೆಯ 
ಮೇಲೆ ಗಟ್ಟಸಲೊಡ್ಡಿಕೊಳಲು ಕೋದಂಡನಿಕ್ಕಡಿಯಾಯ್ತು ಕರದೆ 
(ಮೋಹತ. ೧೨-೬೪). [ಖಂಡಣ್ಮೆ * ಕೆಯ] 

ಖಂಡಣೆಹಣ, ಖಂಡಣಿಹಣ (ನಾ). ೧. ಪೊಗದಿಯ ಹಣ; 
ಕಪ್ಪಕಾಣಿಕೆ: ಟೀಪುಸುಲ್ತಾನರು ಹೇಳಿದ ಮೇರೆ ಅವರ ಕೈಯಿಂದ 
ಖಂಡಣೆಹಣಾ ತೆಗೆದುಕೊಳ್ಳು ವಂಥಾದ್ದು ಧರ್ಮವೇ ಸರಿ (ರಾಜೇಂದ್ರ. 
೫೨). ಖಂಡಣಿಹಣ : ೧. ಖಂಡಣಿಹಣವನ್ನು ಮದಕರಿ ನಾಯಕ 
ಕೆೊಡುತ್ತೀನೆಂದು ಒಪ್ಪಿಕೊಂಡ ಮೇಲೂ (ಪಾಳಗಾ. ೩೧); ಆಗ 
ಬಸಲತ್ತು ಜಂಗನು ಕರ್ಣಾಟಕದೇಶದಿಂದ ಖಂಡಣಿಹಣ ತೆಗೆದುಕೊಂಡು 
ಹೋಗಲು ಬಂದನು (ಚಿತ್ರವಾ. ೬೨). ೨. ಕ್ರಯವಾಗಿ ಗೊತ್ತು 
ಪಡಿಸಿದ ಹಣ; ದಂಡರೂಪವಾದ ಹಣ: ಇಂಗ್ಲಂಡದ ಜನರು 
ಶೂರನಾದ ರಿಚರ್ಡನ ಸಲುವಾಗಿ ಖಂಡಣಿಹಣ ಕೊಟ್ಟು ಅವನನ್ನು 
ಬಿಡಿಸಿಕೊಂಡರು (ಇಂಗ್ಲಂಢ. ೪೬). [ಖಂಡಣ್ಕೆ * ಹಣ (ಆ ಪಣ)] 

ಖಂಡತುಂಡ "ಖಂಡತುಂಡು' ನೋ. 

ಖಂಡತುಂಡು, ಖಂಡತುಂಡ, ಖಂಡುತುಂಡು (ನಾ). ೧. ಕತ್ತರಿಸಿದ 
ತುಂಡು, - ಚೂರು: ದಶವದನನಸುರಪಡೆಗಳ ಕಡಿದು ಖಂಡತುಂಡನೆ 
ಮಾಡಿ (ಪುರಂದ. ೨-೬೫-೨). ಖಂಡತುಂಡ: ೨. (ಆಲಂ) ನಿಷ್ಕೃಷ್ಟ 
ವಾದುದು; ನಿರ್ದಾಕ್ಷಿಣ್ಯವಾದುದು ; ನಿಸ್ಸಂದಿಗ್ಹ ವಾದುದು : 
ನೀವು ಖಂಡತುಂಡ ಜವಾಬು ಕೊಡಿಸಬೇಕು (ಗ್ರಾಮಾಯ. ೩೯೨). 


ಖಂಡನ 


ಖಂಡುತುಂಡು : ೧. ಅವರ ದೃಷ್ಟಿಯಲ್ಲಿ ಜೀವನ ಖಂಡುತುಂಡಾದ | 
ಎರಡೆರಡು ಭಾಗಗಳಿದ್ದಂತೆ (ಒಂಟದ. ೧೧೬). 
ಖಂಡತುಂಡವಾಗಿ ಎಸ್ಸಷ್ಟವಾಗಿ ; ನಿರ್ದಾಕ್ಷಿಣ್ಯವಾಗಿ : ಸರಕಾರದ 
ರೀತಿನೀತಿಗಳನ್ನು ಖಂಡತುಂಡವಾಗಿ ನಿಂದಿಸಿ (೦ಜವ. ೩೯) ; ಭಾಗೀರಥಿ 
ಖಂಡತುಂಡವಾಗಿ ಹೇಳಿದಳು (ಭಾರಥಿ. ೮). [ಖಂಡ + ತುಂಡು] 
ಖಂಡನ (ನಾ). ೧. ಕತ್ತರಿಸುವುದು; ಒಡೆಯುವುದು; 

ಮುರಿಯುವುದು. ೨, ಅಡ್ಡಿ ಉಂಟುಮಾಡುವಿಕೆ; ಆತಂಕ 
ಪಡಿಸುವುದು. ೩. ಇನ್ನೊಬ್ಬರ ಅಭಿಪ್ರಾಯ ಅಥವಾ ವಾದವನ್ನು 
ತಪ್ಪೆಂದು ಹೇಳುವುದು, --ಖಂಡಿಸುವುದು. [ಸಂ.1 


ಖಂಡನಪತ್ರ (ನಾ).(?): ಕಲ್ಪಿತವ ಹಜಿದು ಏಕಮಯವಾಗಿ ಖಂಡನ || 


ಪತ್ರದಲ್ಲಿ ತೋಜುವ ಚಂಡಿಕಾ ಕಿರಣದಂತೆ (ಅಜಕಿಮಾ, ೨೫೪). 
ಖಂಡನೆಯಪತ್ರ - (?) : ಪರಿಭಿನ್ನವಾಗಿ ಸ್ವಸ್ಥಾನಂಗಳಲ್ಲಿ ಮುಟ್ಟ 
ಛೇದಿಸಿಕೊಂಬ ವಸ್ತು ಒಂದಾದಲ್ಲಿ ಆದು ಖಂಡನೆಯಪತ್ರದ ಚಂಡಿಕಾ 
(ಪಾಕಾಂ. ಚಂದ್ರಿಕಾ] ಕಿರಣದಂತೆ (ಮೋಳಿಮಾ, ೧೨೮-೪೯೫). 
[ಖಂಡನ? + ಪತ್ರ] 
ಖಂಡನೀಯ (ಗು). ೧. ಕತ್ತರಿಸಲು ಶಕ್ಕವಾದ; ಚೂರುಮಾಡಲು 
ಬರುವ : ಅಲ್ಬದರ್ಶನದಂಶಮಾತ್ರ ಖಂಡನೀಯಮಂಡಕಮುಮಂ 
(ಆದಿಪು. ೧೧-೨೬ವ) ; ಆಲ್ಬದರ್ಶನದಂಶಮಾತ್ರ ಖಂಡನೀಯಕರಂಗಳೆನಿ 
ಸಿದ ಮಂಡಕಗಳುಮಂ (ಸುಕುಮಾ. ೧೧-೨೯ ವ)- ೨. ನಿರಾಕರಿಸಲು 
ಯೋಗ್ಯವಾದ ; ಖಂಡಿಸುವುದಕ್ಕೆ ಯೋಗ್ಯವಾದ. (ಸಂ.] 
ಖಂಡನೆ (ನಾ).೧. - ಖಂಡನ ೩: ಆಚಾರ್ಯದ್ವಯರೂ . . , ಪರಮತ 
ಖಂಡನೆ ಮತ್ತು ಸ್ವಮತಮಂಡನ ಕಾರ್ಯೊದ್ಯುಕ್ತರಾದರು (ಭಾರದ. 
೧೦೯); ನಾಂ ಗೆಯ್ದು ದಾರ ಖಂಡನೆಯಲ್ಲು (ಶ್ರೀರಾಮಾ. ೮೭೩-೧೨೬). 
೨. ಓಂದು ಮರ್ಯಾದೆ (?): ಪಂಚಾಂಗ ಪಸಾಯಚ್ಛತ್ರ 
ಸುಖಾಸನಬ್ಬಲ ಗದ್ದಿ ಅಂಕದಣ್ಣ ಖಣ್ಣನೆ ಆಪ್ಟಭೋಗ ತೇಜಸೌಮ್ಮ 
(we. ೪111, ೯೫-೭1೩ ; 444), [ಸಂ. ಖಂಡನ] 
ಖಂಡನ್ಕಾಯಾಲಯ (ನಾ). ಉಚ್ಚನ್ಯಾಯಾಲಯಕ್ಕಿಂತ ಕೆಳಗಿನ | 
ನ್ಯಾಯಾಲಯ; ಕೆಳಕೋರ್ಟು: ಏಕನ್ಮಾಯಾಲಯ ಮತ್ತು 
ಖಂಡನ್ಮಾಯಾಲಯಗಳ ಶಕ್ತಿಗಳ ವಿಷಯದಲ್ಲಿಯೂ (ಭಾಧಾನ. ೭೮). 
[ಖಂಡ * ನ್ಮಾಯಾಲಯ] 
ಖಂಡಪರಶು (ನಾ). ೧. ಅರ್ಧ ಚಂದ್ರಾಕಾರದಲ್ಲಿರುವ ತೆಳುವಾದ 
ನೊಡಲಿ. ೨. ಪರಮೇಶ್ವರ: ಗಜಾಸುರನಂ ಕಂಡ ಖಂಡಪರಶುವಿ 
ನಂತುದ್ಭಟಾರಭಟಿಯಿಂದಾರ್ದು (ಜಗವಿ. ೬-೫೦ ವ್ರ; ನಿರ್ಮಳ ಖಂಡ 
ಪರಶುವ ಕಂಡನಬುಜಭವ (ಕುವ್ಕಾಕ, ೬-೧೯). ೩. ಕೊಡಲಿ ರಾಮ; 
ಪರಶುರಾಮ. ೪. ವಿನಾಯಕ: *ಲಸಜ್ಜಾಮದಗ್ನಂ ಹಲನುಂ 
ಹೇರಂಬನುಂ ಖಂಡಪರಶುನವೆನಿಕುಂ * (ನಾನಾರ. ೧೬೬). [ಸಂ.] 
ಖಂಡಪ್ರಾಸ (ನಾ). [ಛಂದ] ಒಂದು ಬಗೆಯ ಪ್ರಾಸ; ಆದಿಪ್ರಾಸ: 
ಪೂರ್ವಾಚಾರ್ಯೆ೦* ಡೇಸಿಯನೆ ನಿಟ್‌ಸಿ ಖಂಡಪ್ರಾಸಮನತಿಶಯವಿಂದೆಂದು 
ಯತಿಯಂ ಮಿಕ್ಕರ್‌ (ಕವಿರಾ. ೧-೭೪). [ಖಂಡ + ಪ್ರಾಸ] 
ಖಂಡಭಂಡ (ನಾ). ರಾಶಿರಾಶಿಯಾದ ಸರಕು; ಸಾಮಗ್ರಿ : ಜಂಬೂ 
ದ್ವೀಪದ ವ್ಯವಹಾರಿ ಖಂಡಭಂಡನ ತುಂಬಿ ಕುಂಭಿನಿಯುದರದ ಮೇಲೆ 
ಪಸರವನಿಕ್ಕಿದ (ಅವಚಂ. ೫-೧೮). [ಖಂಡ + ಭಂಡ] 
ಖಂಡೆಮಂಡಲ (ನಾ). ೧. ವೃತ್ತದ ಭಾಗ, ತುಂಡು. 
೨. ಅಪೂರ್ಣವಾದ ವೃತ್ತ; ಅರ್ಧವೃತ್ತ. ೩. ತುಂಡುತುಂಡಾ 


0) 


ದುದು; ಚೂರುಚೂರು ; ಅಸಮಗ್ರವಾದುದು : ಚಿತ್ತೆ ಮಳೆ ಖಂಡ |45 


ಮಂಡಲ ಅಗಿದೆ (ರೂಢಿ). [ಖಂಡ * ಮಂಡಲ] 


ವಿ೩೧೧ 


ಖಂಡಸೂಚಿ 


ಖಂಡಮೇಘ (ನಾ). ಮೇಘದ ತುಂಡು; ತುಂಡು ಮೋಡ: 
ನೀಲಾಂಬರ ಸಂಚಾರಿಯಾದ ಬಿಳುಪಾದ ಖಂಡಮೇಘವು ಮೆಲ್ಲ 
ಮೆಲ್ಲನೆ ಹರಿದುಹೋಗುತ್ತಿದ್ದಿತು (ಕವಾಕುಂ. ೯೯). 
[ಬಂಡ * ಮೇಘ] 


5 | ಖಂಡರಿಸು "ಕಂಡರಿಸು' ನೋ. 


ಖಂಡಲಡ್ಡುಗೆ (ನಾ). ಚಪಾತಿಯನ್ನು ಚೂರುಗಳಾಗಿ ಮಾಡಿ 
ಖರ್ಜೂರ, ದ್ರಾಕ್ಷೆ, ಸಕ್ಕರೆಯ ನೀರು, ನಾಗಕೇಸರ, ಲವಂಗ, 
ಏಲಕ್ಕಿ ಮೊದಲಾದುವನ್ನು ಬೆರಸಿ ಕಟ್ಟದ ಲಡ್ಡುಗೆ; ಮಾಲದಿ 
ಉಂಡೆ; ಮೋಹನ ಲಾಡು (ಕರಾ) : ಅರೆದಿಂಬಾಗಿರೆ ಬೆಂದ ಪೋಟೀಗೆ 
ಗಳಂ ತಚ್ಚೂರ್ಣಪಂಚಾಂಶಮಾಗಿರೆ -ಖರ್ಜೂರಮನಲ್ಲದಂದೆಜದ ಪಣ್ಣಂ 
ದ್ರಾಕ್ಸೆಯಂ ಮತ್ತೆ ಶರ್ಕರೆಯಂ ಪೊಯ್ದ ಸಿತಾಂಬುವಿಂ ನೆಗಪಿ 
ಚಾತುರ್ಜಾತಕಂಗೂಡಿ ಕಪ್ಪು ರದಿ ೦ ವೇಧಿಸಿ ಖಂಡಲಡ್ಡುಗೆಗಳಂ 
ಮಾಟಕ್ಕೆ ಂದುಮಿಸಾ ಮಾಜಕ್ಕಿ ಯಿಂ (ಲೋಕೋಸ. ೮-೧೪). 

[ಖಂಡ + ಲಡ್ಡುಗೆ] 


| ಖಂಡವಿಧು (ನಾ). - ಖಂಡಚಂದ್ರ : ಕುರಂಗಲೋಚನೆ ಖಂಡನಿಧು 


| ನಿಟಲೆ (ನವಮೋ. ೧೧-೪). (ಖಂಡ * ವಿಧು] 
ಖಂಡವಿಸ್ತಾರ (ನಾ). ಅಡ್ಡಕೊಯ್ತದ ವಿಸ್ತೀರ್ಣ: ಹೀಗೆ ಒಂದು 
ಭಾಗವು ಇನ್ನೊಂದರ ಮೇಲೆ ಪ್ರಯೋಗಿಸುವ ಬಲವನ್ನು .ಆ ಭಾಗದ 
ಖಂಡವಿಸ್ತಾರದಿಂದೆ (A೩೯೩ ೦ 7೦ss 3600೧) ಭಾಗಿಸಿದೆರೆ ಬರುವ 
ಲಬ್ಧಕ್ಕೆ ಪ್ರಯತ್ನ ನೆಂದು ಹೆಸರು (ಭೌತವಿ. ೧೦೬). 
[ಖಂಡ + ವಿಸ್ತಾರ] 
ಖಂಡನೀಣೆ (ನಾ). ಒಂದು ಬಗೆಯ ವೀಣೆ: ವೇದಗಳಲ್ಲಿ ವೀಣೆ, 
ನೂರುತಂತಿಗಳಿದ್ದ ವಾಣಾ, ಖಂಡವೀಣೆ . .. ಆಡಂಬರ ಮಂಂತಾದ 
ವಾದ್ಯಗಳ ಉಲ್ಲೇಖವಿದೆ (ಭಾರದ. ೫೩೭). [ಖಂಡ ವೀಣೆ] 
ಖಂಡವೃದ್ಧ (ನಾ). [ಸಂಗೀತ] ನೂರೆಂಟು ತಾಳಗಳಲ್ಲಿ ಒಂದು: 
ಚಂಚತ್ಪುಟ... ಖಂಡವೃದ್ಧ, ಉಪವೃದ್ಧ, ಸುಭದ್ರ ... ಜಯಾಳ 
ಮೆಂಬಿವು ಮೊದಲಾದ ನೂಜಕ್‌ಂಟು ತಾಳಂಗಳುಂ (ವಿವೇಕ. ೨೩೮). 
[ಖಂಡ * ವೃದ್ಧ] 
ಖಂಡಶರ್ಕರೆ (ನಾ). ಕಲ್ಲುಸಕ್ಕರೆ. (ಸಂ. ಖಂಡಶರ್ಕರಾ] 
ಖಂಡಶಶಧರ (ನಾ). - ಖಂಡಚಂದ್ರ: ಖಂಡಶಶಧರಕಲಿತ ಮಾಳಿಗೆ 
ಖಂಡಪರಶುಗೆ ... ಸಮರ್ಪಣಂಗೆಯ್ದು (ಬಸಪು. ೫೮-೬೭). 
[ಖಂಡ 4 ಶಶಧರ] 
ಖಂಡಶಶಿ (ನಾ). - ಖಂಡಚಂದ್ರ : ಮೌಕ್ತಿಕದ ಸೂಸಕಂ ಗಗನದೊಳು 
ಖಂಡಶಶಿಯೆಡೆಗೆ ನಕ್ಚತ್ರವಾ ಜಡೆಯೆಡೆಗೆ ಮಲ್ಲಿಗೆಯ ದಂಡೆ 
(ವೀಶೈಪು. ೫-೮-೧). [ಖಂಡ * ಶಶಿ) 
ಖಂಡಶಶಿಶೇಖರ (ನಾ). ಖಂಡಶಶಿಯನ್ನು ತಲೆಯಲ್ಲಿ ಉಳ್ಳವನು; 
ಶಿವ: ಖಂಡಶಶಿಶೇಖರನ ಲಾಂಛನ ಮಂಡಿತರನೊಲವಿಂದ ಗೌರಿಯ 
ಗಂಡನೆಂದೇ ನಂಬು (ಬಸಪ್ಪ. ೪-೬೨). ([ಬಖಂಡಶಶಿ-- ಶೇಖರ] 
ಖಂಡಸಕ್ಕರೆ "ಕಂಡಸಕ್ಕರೆ' ನೋ. 
ಖಂಡಸೂಚಿ (ನಾ). [ನಾಟ್ಯ] ಇಪ್ಪತ್ತುಮೂರು ದೇಶೀಯ ಸ್ಥಾನ 
ಗಳಲ್ಲಿ ಒಂದು. 0 ಒಂದು ಕಾಲನ್ನು ಕುಂಚಿತ ಮಾಡಿ ಇನ್ನೊಂದು 
ಕಾಲಿನ ತೊಡೆ ಮತ್ತು ಹಿಮ್ಮಡಿ ಇವೆರಡನ್ನೂ ನೆಲದ ಮೇಲಿಟ್ಟು 
ಅಡ್ಡಲಾಗಿ ಪ್ರಸರಿಸುವುದು: ಚರಣಂ ಕುಂಚಿತಪಾದದಿನಿಕೆ 
ಮತ್ತೊಂದವನಿಯಲ್ಲಿ ಪತ್ತಿದ ತೊಡೆ ಮಡಮಿರುತಡ್ಡಮಾಗಿ ಪಸರಿಸೆ 
ತರುಣೀ ಕೇಳ್‌ ಖಂಡಸೂಚಿತಾಣಮೆನಿಕ್ಕು ೦ (ಲಾಸ್ಕರಂ. ೩-೪೪). 
[ಖಂಡ * ಸೂಚಿ] 


ಖಂಡಸ್ಫು ಬತ 
ಖಂಡಸ್ಫುಟತ (ಗು).'೧. ಅಲ್ಪಸ್ವಲ್ಪ ಮುರಿದ, ಒಡೆದ. (ನಾ). | 
೨. ಅಲ್ಪಸ್ವಲ್ಪ ಮುರಿದುದು, --ಒಡೆದುದು : ಜೇವರೆ ನಿನೇದ್ಯಕ್ಕಂ 
ಖಂಡಸ್ಫುಟತ ಜೀರ್ನ್ಕೊೋದ್ಧಾರಕ್ಕಂ (ಎಕ. ೪11, ಶಿಕಾರಿ, ೧೨೫-೨೭; 
1019) ; ನಗರೇಶ್ವರ ದೇವರ ಭೋಗಕ್ಕಂ ಖಣ್ಣಸ್ಸುಟಿತಕ್ಕಂ (ಸೌಇಇ. 
XX, ೨೧-೫೫ ; 1019); ದೇಗುಲದ ಖಂಡಸ್ಸುಟಿತ ಜೀರ್ಣೋದ್ದಾರಕ್ಕೆ | 5 
(ಕಇಆ, ೨೨-೭-೩೨, 1083). [ಖಂಡ + ಸ್ಫುಟತ] 
ಖಂಡಸ್ಪಪ್ನ (ನಾ). ತುಂಡು ತುಂಡಾದ ಕನಸು : ರೂಪಾ ರಾತ್ರಿಯಲ್ಲಿ 
ಆನೇಕ ಖಂಡಸ್ವಪ್ನಗಳನ್ನು ಕಂಡು ಬಹಳ ಸಾರೆ ಬಡಬಡಿಸಿದಳು 
(ಜಯಂತ. ೪೦೮). [ಖಂಡ + ಸ್ವಪ್ನ] 
ಖಂಡಾನ (ನಾ). ಖಂಡಿಸುವವನು: “ಖಂಡಿತಃ, ಖಂಡಕಃ, ಖಂಡಾನಃ |1 
ಈ ೩ ಖಂಡಿಸುವಂ” (ಕಾಶಕೃ. ೧೦೨). [ಸಂ.] 
ಖಂಡಾಭ್ರಕ (ನಾ). (ಕಾಮಶಾ] ಎಂಟು ಬಗೆಯ ದಂತಕ್ಷತಗಳಲ್ಲಿ 
ಓಂದು: ರಾಗೋಪಗೂಢ .... ಖಂಡಾಭ್ರಕ, ಮಂಡಲಾಕೃತಿ, 
ಕ್ರೋಧಚರ್ವಿತ, ವರಾಹಚರ್ನಿತಮೆಂಬಸ್ವ ವಿಧ ರೆದನಕ್ಷತ ಲಾಕ್ಷಣಿಕರಿಂ 
(ವಿವೇಕ. ೨೨೯). [ಸಂ.] 
ಖಂಡಿ, "ಕಂಡ್ಕಿ' ನೋ. 
ಖಂಡ್ಮಿ, ಕಂಡಿ (ನಾ). ೧. ಒಂದು ಬಗೆಯ ತೂಕ: ನೂಜಕಿರಡು 
ಖಂಡಿ ಭತ್ತವ ... ಕೊಟ್ಟು ತೆಗೆದು ಅಳೆಯಲ್‌ (ವ್ಯವಹಾ. ೨೧ ಅನು.); 
ಅವರ ತೋಟದಲ್ಲಿ ಅರುವತ್ತು ಖಂಡಿ ಅಡಿಕೆ ಬೆಳೆಯುತ್ತಿತ್ತು 
(ಈಕಥೆ. ೬೦); ೨೮ ಮಣಕ್ಕೆ ಒಂದು ಖಂಡಿ ಎಂತ ಹಿಡಿದು ಖಂಡಿ 
ಒಂದಕ್ಕೆ ಹತ್ತು ಆಣೆಯಂತೆ ತೆಗೆದುಕೊಂಡೇವು (ಮುಂಬವ್ಯಾ. ೯); ಮಣ 
ವಿಲ್ಲದೆ ಖಂಡಿಯಿಲ್ಲ, ಹಣವಿಲ್ಲದೆ ವರಹವಿಲ್ಲ (ಗಾದೆ). ೨. ಒಂದು ಖಂಡಿ 
ಯಷ್ಟು ಬೀಜವರಿಯುಳ್ಳ ಭೂಮಿ : ಕೊಡಿಗಿಯಿಂದ ಸಾಹಬೀಜವಂ 
ಖಂಡಿ ೩೦ (ಎಕ. ೪1, ಕೊಪ್ಪ. ೨೧-೫ ; 1509). ಕಂಡಿ; ೧. (ರೈರ್ಸಗೆ. 
೫೫೨). ೩. ಹತ್ತುಸಾವಿರಚದರ ತರಿಭೂಮಿ: (ಕೈಸ್‌ಗೆ. ೫೫೨). 
[ದೇ ?, | ತಮಿ. ಮಲ. ಕಣ್ಣಿ; ತುಳು. ತೆಲು. ಖಂಡಿ. / ಮರಾ. 
ಖಂಡೀ] 
ಖಂಡಿಕ, (ನಾ). ೧. ಬಟ್ಟಿ ಗಡಲೆ; ಬಟಾಣಿ: *ಕಳಾಯಃ, 
ಖಂಡಿಕಃ, ಸಾತೀನಃ- ಈ ೩ ಬಟ್ಟಿಗಡಲೆ * (ಹಲಾಯು. ೯೫-೪೨೮). 
-೨. ಕಡಲೆ; ಚಣಕ : *ಚಣಂಗಿ ಖಂಡಿಕಮೆನಲು ಕಡಲೆ? (ಮಂಗರಾ. 
೧೧೦-೪). &. ನೆಲಗಡಲೆ; ಸೇಂಗಾ. ೪. ಗ್ರಂಥವನ್ನು ಭಾಗ 
ಭಾಗವಾಗಿ ಓದುವುದು, --ಪಠಿಸುವುದು: ರ್ರುಗ್ವೇದ ಬಾಲ 
ಶಿಕ್ಷೆಯ ಖಣ್ಣಿಕ ಯಜುರ್ವೇದ ಬಾಲಶಿಕ್ಷೆಯ .ಖಣ್ಣಿಕ ಅಂತಾಯೆರಡು 
ಖಣ್ಣಿಕ ನಡವನ್ತಾಗಿಯಶೇಸಮಹಾಜನಂ . . .ಕೊಟ್ಟ ರೊಕ್ಕಿ ಗದ್ಯಾಣಂ 
ನೂಜ್‌ರಪ್ಪತ್ತು (ಎಇ. 2೭111, ೪೯-೮೨; 1117); ಖಣ್ಣಿಕಕ್ಕೆ 
ಬಿಟ್ಟಿ ಕರ್ಮ್ಮಣ್ಶಗೇರಿಯ ಎರೆಯ ಹಸಲು: ... ಈ ಖಣ್ಣಿಕಮಂ 
ವರ್ಷಕ್ಕೊರ್ಬ್ಬರೆ ಪೇಳ್ವುದು (ಸೌಇಇ. 21-11, ೨೦೩-೨೪; 1122) ; 
ರುಗ್ವೇದದ ಬಾಲಶಿಕ್ಸೆಯ ಖಣ್ಮಿಕದಲ್ಲಿ ಸ್ವಾಧ್ಯಾಯಂಗೆಯ್ವ 
ಮಾಣಿಯರ ಗ್ರಾಸಕ್ಕೆ (ಸೌಇಇ. 71-11, ೧೭೩-೫೪ ; 1124). "ಖಂಡಿ 
ಕೋಪಾಧ್ಯಾಯ' ಪರಾ. ೫. ಗ್ರಂಥವನ್ನು ಭಾಗಭಾಗವಾಗಿ 
ಪಠನಮಾಡುವ ರ್ಥಿ. ೬. :ವೇದ ಮೊದಲಾದುವನು 
ಕಲಿಸುವ ಗುರುಗಳಿಗೆ ಕೊಡುವ ಸಂಭಾವನೆ, ದತ್ತಿ: ಮಹಾ 
ಜನಂಗಳು ತಾಉ ಶ್ರೋತ್ರಿಯ ಹೊಂನನು ತೆತ್ತು ಮಾಂನ್ಮವಾಗಿ ಖಂಡಿಕ 
ವಾಗಿ ಕೊಟ್ಟ (ಸೌಇಇ. IX-ii, ೪೪೦-೩೨; 1419); ಗದ್ದೆ ಕಮ್ಮ 
ಹದಿನೆಂಟು ೧೮ ಖಂಡಿಕಕ್ಕೆ (ಇಎ. ೧೯೪೭, ಹಾನಗಲ್‌. ೨೨೯-೨೪ ; 1); |45 
ಹಿಂಡಿಕ ಎನ್ನುವುದು ವಿದ್ಯೆಗಾಗಿ ಬಿಟ್ಟುಕೊಟ್ಟ ದತ್ತಿ (ಕಶಾಳ. ೨೧೩). 


0 


15 


20 


30 


35 


>: 


ಎ೨೩೧೨ 


ಖಂಡಿತ್ಶೆ 


| ಖಂಡಿಕದುಪಾಧ್ಯಾಯ - ಖಂಡಿಕೋಪಾಧ್ಯಾಯ: .ಕಂನಡಕ್ಷರ 
| ಸಿಕ್ಸೆ ಘಳಿಯಾರನಾಜುಂ ಬಂಡಿಕೆದುಪಾಧ್ಮಾಯಚ್ಛಾತ್ರರ ಗ್ರಾಸವಸ್ತ್ರಕ್ಯಂ 
ಸತ್ರಕ್ಯಂ (ಎಕ. ೪11, ಶಿಕಾರಿ. ೧೮೫-೫೬ ; 1156). [ಸಂ.] 
ಖಂಡಿಕ್ಕೆ (ನಾ). - ಖಂಡ್ಕಿ ೨: ಖಂಡಿಕ ಒಳಗೆ ನಮಗೆ ಉಳ ಭೂಮಿ 
ಬೀಜವರಿ ಖಂಡುಗಕ್ಕೆ ನಿಂಮ ಕೈಯಲೂ .ಯಿಸಿಕೊಂಡ ಕ್ರಯ 
(ಎಕ. ೪111, ತೀರ್ಥಹ. ೩೨-೪೧; 1416). ಗ([ಬಂಡ್ಡಿ *-ಕ?) 
ಖುಂಡಿಕೆವಿದ್ಯಾರ್ಥಿ (ನಾ). - ಖಂಡಿಕ ೫: ವೇದಗಳನ್ನು ಭಾಗಭಾಗ 
ವಾಗಿ ಅಧ್ಯಯನಮಾಡುವ se ವಿದ್ಯಾರ್ಥಿಯನ್ನು ಖಂಡಿಕವಿದ್ಕಾರ್ಥಿ 
|. ಯೆಂದೂ ಶಾಸನಗಳು ಕರೆದಿರುವಂತಿದೆ (ಕಶಾಅ. ೨೩೫). 
| [ಖಂಡಿಕ + ವಿದ್ಯಾರ್ಥಿ] 
ಖಂಡಿಕೆ, (ನಾ). - ಖಂಡಿಕ ೪: ಈ ಖಣ್ಣಿಕೆಯ ಸ್ಥಾನಿಕರು ಸೇಳ್ವುದು 
ಪರಸ್ಥಾನದವರಿಗಿಲ್ಲ (Aus. 320-1, 20-೩0; 1122). 
[< ಸಂ. ಖಂಡಿಕ] 
ಖಂಡಿಕ್ಕೆ (ನಾ). ನಿಖರವಾದ ಆದಾಯ; ಲಾಭ (7): ಲಾಭಜ 
ಮೆಂತೆನೆ' ಅನನಾನೊರ್ವ ವ್ಯವಹಾರಿದಪ್ಪ ಛಂಡಮಂ ಕೊಂಡ ಅದ 
ಮಾಜಲು ಪೊರ್ಥ ಖಂಡಿಕೆಯಾದಾಗ ಮಾಜುಮೆಂದು ಮಾಣಿಸಲು 
ಅರ್ಗೈಂ - ಪೆರ್ಚುವುದುಂ ಪಿರಿದು ಲಾಭಮಂ 'ಪಡೆನೆನೆಂದು 
ಚಿಂತಿಸುತಿರ್ಪಂ (ಶ್ರಾವಕಾ. ೮೯೯-೬). [ಚ 
ಖಂಡಿಕೋಪಷಾಧ್ಯಾಯ (ನಾ). ವೇದ ಮೊದಲಾದುವುಗಳನ್ನು 
ಭಾಗಭಾಗವಾಗಿ ಅಧ್ಯಯನ ಮಾಡಿಸುವ ಉಪಾಧ್ಯಾಯ, 
ಇಗುರು : ವೇದಗಳನ್ನು ಭಾಗಭಾಗವಾಗಿ ಅಧ್ಯಯನ ಮಾಡುವುದನ್ನು 
ವೇದಖಂಡಿಕವೆಂದೂ, ಪಾಶಹೇಳಕುವ ಉಪಾಧ್ಯ್ಮಾಯನನ್ನ್ನಿ ಖಂಡಿಕೋಪಾ 
ಧ್ಯಾಯನೆಂದೂ, ವಿದ್ಯಾರ್ಥಿಯನ್ನು ಖಂಡಿಕವಿದ್ಯಾರ್ಥಿಯೆಂದೂ ಶಾಸನ 
ಗಳು ಕರೆದಿರುವಂತಿದೆ (ಕಶಾಅ. ೨೩೧). [ಖಂಡಿಕ ೬ ಉಪಾಧ್ಯಾಯ] 


25| ಖುಂಡಿಗಳೆ (ಕ್ರಿ). ಕತ್ತರಿಸಿ ಹೋಗಲಾಡಿಸು; ಚೇದಿಸು(?): ಅರಿ 


ಬಲವ ನೀ ಖಂಡಿಗಳೆ ನೋಹರ ಸಹಿತ ಬಹೆನು (ಕುವ್ಯಾದ್ರೋ. ೪-೪೬); 
ರಿಪುಜಾಲವನು ನೀ ಖಂಡಿಗಳೆ ಬಹೆವಾವು ಬಳಿಸಲಿಸಿ (ಕುವ್ಯಾದ್ರೋ. 
೮-೨೭). [ಖಂಡ್ಕಿ (ಆ ಕಂಡಿ) + ಕಳೆ] 

ಖಂಡಿತ, (ಗು). ೧. ಕತ್ತರಿಸಿದ; ಒಡೆಯಲ್ಪಟ್ಟ : ನನೆದ ಜಾಜಿನ 
ಗಿರಿಯೊ ಭೀಮನ ತನುವೊ ಖಂಡಿತ ರಕ್ಷ ಚಂದನ ಬನವೊ ರಥವೋ 
ತಳಿತಶೋಕೆಯ ಮರನೊ ಸಾರಥಿಯೊ (ಕುವ್ಯಾಕ. ೩-೨೬). 
೨. ವಿರೋಧಿಸಲ್ಪಟ್ಟಿ; ಪ್ರತಿಭಟಿಸಿದ: ಚಂಡಾಹಿ ತುಂಡ ಖಂಡಿತ 
ಪುಂಡರೀಕಾಕ್ಸ ವದನ ವಿನ್ಮಸ್ತ ನಿರಸ್ತ ತರಳತಾರನೇತ್ರರುಂ , (ಜಗವಿ. 
೩-೯೪ ವ). ೩. ನಾಶಮಾಡಲ್ಪಟ್ಟ ; ಹಾಳಾದ. ೪. ನಿಶ್ಚಿತವಾದ; 
ನಿಖರವಾದ. "ಖಂಡಿತೋಕ್ತಿ? ಪರಾ. (ನಾ). ೫. ಖಂಡಿಸು 
ವವನು; ವಿರೋಧಿಸುವವನು: “ಖಂಡಿತ ಖಂಡಕಃ, ಖಂಡಾನಃ 
- ಈ ೩ ಖಂಡಿಸುವಂ? (ಕಾಶಕೃ. ೧೦೨). ೬. ಅಸೆಮಗ್ರತೆ; ಅಸಂ 
ಪೂರ್ಣತೆ : ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ಜಿಹ್ವೆಯಾಯಿತ್ತು 
(ಅವಚಂ. ೧೭೨-೭೭೬). ೭. ನ್ಯೂನತೆಯುಳ್ಳವನು; ಅಸಂಪೂರ್ಣ: 
ಮಾಡುವ ಭಕ್ತನಲ್ಲಿ ಕೂಡಿರ್ಪ ಜಂಗಮವೆ ಕೋಡಿಗಳೆವುತ್ತಿ ಪ್ಪಕೊಬ್ಬರ 
ನೊಬ್ಬರು ತಮ್ಮ ತಮ್ಮವರ ತಾವಣಕಿಯದ ಬಂಡಿತರು (ಅವಚಂ. 
೨೫೮-೧೧೭೩) ; ಲಿಂಗ ಒಂದು ಸ್ಥಲ ಒಂದೆಂಬುದು ಖಂಡಿತನ ಗುಣ 
(ಮೋಳಿಮಾ. ೧೪೯-೫೬೪). ೮. ಕಚ್ಚಿದ ಗಾಯ: ನಾಲ್ಕು ಹಲ್ಲು ನಟ್ಟ 
ಘಾಯ ಖಂಡಿತಮೆನೆಸಿಕೊಂಬುದು (ವಿಷಚಿ. ೮-೫). ೯. ಅರ್ಧಿಸು 
ಪುದು; ಅರ್ಡಿಸಿದುದು :`*ದಳಿತ, ಅರ್ಥಿತ. . . ಖಂಡಿತ ಇಂತಿನಿತುಂ 
ಅರ್ಧಿಸೋಹಕ್ಕೆ ಹೆಸರು ೫ (ವೃವಹಾ. ೧೧). [Ao] 


ಖಂಡಿತ್ಕ ೨೩೧೩ ಖಂಡುಗ 


ಖಂಡಿತ್ತ (ಅ). ೧. ನಿಶ್ಚಿತವಾಗಿ; ನಿಖರವಾಗಿ; ನಿರ್ಧಾರವಾಗಿ : | ಖಂಡಿತೋಕ್ತಿ (ನಾ). ನಿಜವಾದ ಮಾತು; ಖಂಡತುಂಡವಾದ 


ಒಂದು ಬಾರಿ ಖಂಡಿತ ನಮ್ಮೂರಿಗೆ ಬಾ (ಅನತಂ. ೧); ಖಂಡಿತ! : ಉಕ್ತಿ : ಶಕುಂತಲೆಯ ಖಯಜುಸ್ವಭಾವವನ್ನು ಕುರಿತು . .. ಖುಷಿ 
ಹೇಳುವುದಿಲ್ಲ (ದೂಬಿಟ್ಟ. ೧೨೧). ೨. ನಿಜವಾಗಿ; ಸತ್ಯವಾಗಿ: ಪುತ್ರರ ಖಂಡಿತೋಕ್ತಿಗಳು, ಇವು ನಮ್ಮ ಅಭಿಮಾನವನ್ನು ಕೆರಳಿಸುತ್ತವೆ 
ನೀನು ಖಂಡಿತ ಹೇಳು (ರೂಢಿ). [ಆ ಖಂಡಿತ] | (ಭಾರದ. ೯೮೮). [ಖಂಡಿತ್ಯ + ಉಕ್ತಿ? 
ಖಂಡಿತಕಾಯಕ (ನಾ). ದೃಢವಾದ ಕಾಯಕ; ನಿಜವಾದ! 5 |ಖಂಡಿಸು (ಕ್ರಿ). ೧. ಕತ್ತರಿಸು; ತುಂಡುಮಾಡು; ಛೇದಿಸು: 
ಕಾಯಕ (7): ಖೀಡಿತಕಾವ ಕವನಗೇಕರಿಸಿದ ಭಕ್ತಂಗೆ ಮತ್ತೆ ಎಮ್ಮೆಜಂಕೆಯಂ ಕುಲಿಶದಿನೊರ್ಮೆ ಖಂಡಿಸಿದಂ (ಕಾವ್ಯಸಾ. ೫೬೫ 
ಹೆಂಡತಿಮಕ್ಕಳು ಬಂಧುಗಳೆಂದು ಜಂಗಮಕ್ಕೆ ತಂದ ದ್ರವ್ಯವನವರಿಗಿಕ್ಕಿ ಶೂದ್ರಕ); ಅತನ ಮುಂಗಯರತ್‌ ಧಾತ್ರಿನಾಹನನ ಯೋಧನಿಂ ಚಕ್ರ 
ತಾನುಂಡನಾದರೆ . , . ಭಂಡಂಗೆ ಕಡೆ (ಮೋಳಿಮಾ. ೫೭-೨೪೦). ಪಾಣಿಯಿಂ ಖಂಡಿಸೆ (ವಡ್ಡಾರಾ. ೧೪೮-೪) ; ಆತನ ಕೋಲ ಖಂಡಿಸಿ 
[ಖಂಡಿತ * ಕಾಯಕ] ಧನುವ ಕಡಿದನು ಮೂಜುಬಾಣದಲಿ (ಕುವ್ಯಾದ್ರೋ. ೧೩-೪೦) ; 
ಖಂಡಿತಕಾಲ (ನಾ). ಕಾಲವ ನ್ನು ನಾಶ ಮಾಡಿದವನು:!॥ ಪೆರ್ಗುಡುಗೋಲುಗಳಿಂದಲಡೆಗಿಕ್ಕಿ ಖಂಡಿಸುವರು ಕಬ್ಬುಗಳನು 


(ಶಾಕುಂತ. ೧೧೬ ಅಡಿಟಿ). [ಖಂಡಿತ 4 ಕಾಲ) ಚಂಡಹೃದಯನ ನುಡಿಯ ವಿಷವನು ಖಂಡಿಸಿದೆಲಾ (ಕುವ್ಯಾಅ. ಓರಿಇ. 
ಖಂಡಿತಭರ್ತಾರಿಕೆ (ನಾ). - ಖಂಡಿತೆ: ಗಂಡಂ ಪೆಜಳೊರ್ವಳೊಳೆರ್ದೆ ೧೭-೪೧); ಬೆಸುವ ಮೇಘದ ಕಾಳಿಕೆಯ ಖಂಡಿಸುವ ಮೀಚಿನ ಸಂಚರದ 
ಸೊಂಡಿರೆ ವಲ್ಲಭನನನ್ಮೆಯಿಂ ಕೇಳ್‌ ಪಡೆದಾ ಪೆಂಡತಿ ಕಾಮನ ಮತದಿಂ (ತೊರರಾ. ೪-೬-೬) ; ಕಂಡರೆ ಹೊಆಗೆಲ್ಲನಿಹುದೊಳಗೆಲ್ಲವ ಖಂಡಿಸಿದಾ 
ಖಂಡಿತಭರ್ತಾರಿಕಾಭಿಧಾನಮನಾಳ್ಗುಂ (ಶೃಂಗಾರ. ೩-೫೩). ಚಾರ್ಯುನವನು (ಭರಚ. ೮-೧೧೦) ; ವರತಪದಿಂದಘವನು ಖಂಡಿಸಿ 
[ಆ ಸಂ. ಖಂಡಿತಭರ್ತೃಕಾ] (ಜೀವಂಸಾಂ. ೫-೭೪), ೩, ಸರಿಯಲ್ಲವೆಂದು ಹೇಳು; ತಪ್ಪೆಂದು 


( 
ಖಂಡಿತಕಾಲ ಮೃಕಂಡುಜ ಪಾಲಾಖಂಡಲಬಾಲಾಕಾಂಡದ Ml | (ಮೋಹತ. ೨-೪೯). ೨. ಹೋಗಲಾಡಿಸು; ಕಳೆ; ನಿವಾರಿಸು: 


ಖಂಡಿತಮಯ (ಗು). ೧. ಚೂರುಗಳಿಂದ ತುಂಬಿದ; ತುಂಡುಗಳಿಂದ| | ಸಾಧಿಸು: ಮತಿಗೆಟ್ಟ ಇಪ್ಪತ್ತ ಒಂದು ಮತವ ಖಂಡಿಸಿ (ಪುರಂದ. 
ಕೂಡಿದ. (ನಾ). ೨. ಅಸಂಪೂರ್ಣನಾದವನು ; ಪರಿಪೂರ್ಣನಲ್ಲ ೧-೨೦೦-೩) ; . ವೇದಗಳನ್ನೂ ದೇವರನ್ನೂ ಬುದ್ಧನು ನಿರ್ದಾಕ್ಷಿಣ್ಮವಾಗಿ 
ದವನು: ಖಂಡಿತಜ್ಞಾನಿಗಳಾದ ಜೀವ ಪರಮರು ಅಹುದಲ್ಲವೆಂದು ಖಂಡಿಸಿ ತನ್ನ ಬುದ್ಧಿವಾದವನ್ನೇ.. . ಮಂಡಿಸತೊಡಗಿದನು 

. ಖಂಡಿತಮಯರು (ಸಗಬೊ. ೧೭೭). [ಸಂ.] 20| (ಭಾರದ. ೧೨೦). ೪. ನಿಂದಿಸು; ಬಯ್ಯು; ಧಿಕ್ಕರಿಸು; ಕಡೆಗಣಿಸು: 
ಖಂಡಿತಮಾಡು (ಕ್ರಿ). ೧. ನಿಶ್ಚಿತಮಾಡು; ಖಚಿತಗೊಳಿಸು: ಮಂಡೂಕಂ . . . ಪಲಾಗುಮದಬ್ಬಿಗದು ಭಂಗಮೆ ಪೇಟ್‌ ಖಂಡಿಸೆ 
ಶತ್ರುಗಳಿಗೆ ಅನಿಷ್ಟವುಂಟಾಗಕೂಡದೆಂತಲೂ - .೬ಖಂಡಿತಮಾಡಿ ಕುಕವಿಸಮೂಹಂ ಪಂಡಿತರಪ್ಪವರ್ಗೆ ಭಂಗಮಕ್ಕುಮೆ ಜಗದೊಳ್‌ 


ಕೊಂಡಿದ್ದಳು (ಜೀವೀಜಾ. ೧೪೧). ೨. [ವೀಶೈ] (ಪ್ರಸಾದವನ್ನು) (ಧರ್ಮಾಮೃ. ೧-೪೪) ; ಈಶ್ವರರಾಯರು ಅನೇಕ ಬಾರಿ ಗೌರಮ್ಮನನ್ನೂ 


ಪೂರ್ತಿಯಾಗಿ ಸೇವಿಸು: “ಖಂಡಿತಮಾಡು - ಊಟದ ಬಟ್ಟಿಲಲ್ಲಿನ ಖಂಡಿಸಿದ್ದರು (ಕಲಾಸಾ. ೨೭). [ಖಂಡನ + -ಇಸ್ಕು] 
ಪ್ರಸಾದವನ್ನು ಬಿಡಚಂತೆ ಸೇವಿಸು” (ಶರಸಾ. ೨೪-೭). 125 ಖಂಡು, "ಕಂಡ? ನೋ. 
[ಖಂಡಿತ್ಮ * ಮಾಡ್ಕು) | |ಖಂಡ್ಕು (ನಾ). (ಉಕ) ಗುತ್ತಿಗೆ: ನಮ್ಮ ಹೊಲವನ್ನು ಖಂಡು 
ಖಂಡಿತರೂಪ (ನಾ). [ತತ್ತ್ವಶಾ] ಮಾಯೆಯ ಪಂಚಲಕ್ಷಣಗಳಲ್ಲಿ | ಕೊಟ್ಟದ್ದೇನೆ (ರೂಢಿ). [«- ಮರಾ. ಖಂಡಣೇ) 


ಒಂದು: ಅಸತ್ತು, ಜಡ, ದುಃಖ, ಅನಿತ್ಯ, ಖಂಡಿತಮೆಂಬವೇ 
ಮಾಯಾಪಂಹಕ ಲಕ್ಷಣಂಗಳು . . . ಕಾಲಪರಿಚ್ಛೇದಾಧಿಕನೇ ಖಂಡಿತ 


ಖಂಡುಕ "ಖಂಡುಗ ನೋ. 
ಖಂಡುಗೆ, ಕಂಡಗೆ, ಕಂಡುಕ, ಕಂಡುಗ, ಖಂಡುಕ (ನಾ). ೧. ಒಂದು 


ರೂಪಮಕ್ಕುಂ (ವಿವೇಕ. ೨೮). [ಖಂಡಿತ * ರೂಪ] 130| ಬಗೆಯ ಅಳತೆ: ಪನ್ನಿರ್ಬಣ್ದುಗಂ ಭತ್ತಮಂ (ಎಕ. 1%, ಹೆಗ್ಗಡ. ೪-೨೩; 
ಖಂಡಿತವಾದಿ (ನಾ). ೧. ಖಂಡತುಂಡವಾಗಿ ಮಾತನಾಡುವವನು; 750) ; ಮೇಂಟ ಖಣ್ಣುಗ ದೇವರ್ಗ್ಗೆ (ಸೌಇಇ. 120-1, ೨೨-೪೦ ; 897); 
ಇದ್ದುದನ್ನು ಇದ್ದಂತೆ ನುಡಿಯುವವನು ; ಖಂಡಿಸಿ ಮಾತನಾಡು ಪಿಂಡಿಯಂ ಬಿಡಿಸಪೋದ ಮರುಳ" ಖಂಡುಗೆಣ್ಣೆ ಯನಾಂತು ಬಂದುದು 
ವವನು: ಅವರು ತುಂಬ ಖಂಡಿತವಾದಿಗಳಾಗಿದ್ದರು... ಆಂಥ (ಧರ್ಮಾಮೃ. ೫-೮೨); ಆ ಕೆಜಕಿಯ ಕೆಳಗಿಹ ಗದ್ದೆಯಲ್ಲಿ ಬೀಜವರಿ 
ಖಂಡಿತವಾದಿಗಳು ಹೇಗಿದ್ದರೂ ಅಪ್ರಿಯರಾಗಲೇಬೇಕು (ಬದುಜ. ೩೪) ; ಖಂಡುಗ ಗದ್ದೆ (ಎಕ. 1%, ಚನ್ನಪ. ೧೬೯-೧೨ ; 1416). ಕಂಡಗೆ: 
ಖಂಡಿತವಾದಿ ಲೋಕವಿರೋಧಿ (ಗಾದೆ). ೨. ರಾಜಕೀಯದಲ್ಲಿ || ೨. ಕೊಯ್ಲು; ಕಟಾವು: ಅಜುನತ್ತೊಕ್ಕಲು ಕೊಟ್ಟ ತಾಜಕಿನ 
ಉಗ್ರಗಾಮಿ; ಉಗ್ರಪಕ್ಷಕ್ಕೆ ಸೇರಿದವನು : ೧೯೦೬ರಲ್ಲಿ ಕಾಂಗ್ರೆಸ್ಸಿನ ಕಂಡಗೆಯೆಲೆ ಕೊಯಲಾಳಿ ಕೊಯ್ದು ಕುಡುವರು (ಕಣ. 1, ೩೦-೪೮ ; 
ಎರಡು ಶಾಖೆಗಳಲ್ಲಿ ಉಪಾಯವಾದಿಗಳು (14066186) ಮತ್ತು ಖಂಡಿತ 1223); ಧರೆಗೆಸೆವ ಪಂಚಲಿಂಗನ ಚರಣಾಬ್ದ ವರಪ್ರ ಸಾದತೋಟಗರಿತ್ತ 
ವಾದಿಗಳ (ಶರು15ಟ)ಲ್ಲಿ ಭಿನ್ನತೆ ಈ ಬಗೆಯಾಗಿತ್ತು (ದಾದಾನ. ೧೫೯). ‘| ರ್ವರ್ಷಂಪ್ರತಿ. ಕಂಡಗೆಯಂ ಸ್ಥಿರತರ ತಾಅಿಂಗೆ ರಂಗಭೋಗಕ್ಕೆಂದುಂ 
[ಖಂಡಿತ್ಮ * ವಾದಿ) | | (ಕಣ. |, ೩೦-೩೬; 1224), ಶಂಡುಕ : ೧. ಸಪ್ತ ಕಣ್ಣುಕಾವಾಸ 

ಖಂಡಿತೆ (ನಾ). [ಕಾವ್ಯಮಾ) ಎಂಟು ಬಗೆಯ ಕಥಾನಾಯಿಕೆಯರಲ್ಲಿ | ಮಾತ್ರಂ ಕ್ಷೇತ್ರಮ್‌ (ಮೈಅರಿ. ೧೯೩೮, ೧-೨೬; 570) ; ಪಾರ್ವ್ವರೊ 
ಒಬ್ಬಳು.  ಪರಸ್ತ್ರೀಯರಲ್ಲಿ ಪತಿಯು ಆಸಕ್ತನಾದುದನ್ನು ಕಂಡು ದೊಳ್‌` ಸತ್ತಾನ್‌ ಪೆರಾಜ್ಯೋವನ್‌  ಕಣ್ಣುಕದಾವೆದೆ ಕಟನಿ ನೆತ್ತರ್ಪ್ರಟ್ಟ 
ಅಸಾಯಯಂದ “ಕೋಪಗೊಂಡವಳು : ಪ್ರಕಟಾಖ್ಯಂ ಸ್ವಾಧೀನ | (ಎಕ. ೫ (5), ಶ್ರೀನಿವಾ. ೧೧೬-೫; 700).  ಕಂಡುಗೆ: ೧. ಕಟು 
ಪತಿಕೆ ಖಂಡಿತೆ ವಿಪ್ರಲಂಭೆಯಭಿಸಾರಿಕೆ ವಾಸಕಸಜ್ಜಿಕೆ ಗತಭರ್ತಾರಿಕೆ | ಕಣ್ಣೇಶ್ವಂಕು ಪೊಯ್ತಮಮ್ಮೆಂತ ಕಟನಿ ಕಣ್ತೂಗಂ ಎಟ್ಟು 

| 


ಯಭಿಸಂಧಿಕೆ ಸಮುತೈೆ ಯೆಂದೆಂಟುತೆಅಂ (ಶೃಂಗಾರ. ೩-೪೯) ; ಸ್ವಾಧೀನ 
ಭರ್ತೃಕೆ ಖಂಡಿತೆ,. . ಕಲಹಾಂತರಿತೆಯೆಂಬ ಯೆಂಟುತೆಆದವಸ್ಥಾನಿ 45 
ಬದ್ಧರಾದ ಕಾಮಿನಿಯರಿಂ (ಎವೇಕ. ೨೨೮). (ಸಂ. ಖಂಡಿತಾ) 


(ಎಕ. ೫, ಕೋಲಾರ. ೬-9; 753) ; ಮೂಸಾಸಿರಗಂಡುಗ ಬತ್ತಮುಮಂ 
(ವಡ್ಡಾರಾ. ೨೨-೩); ಬಡಗಣ ಮಣ್ಣು ಮೊಳೆನೆಡೆ ಏಟ್ಕಿಣ್ಣುಗಂ 
ಮೂಗಣ್ಣುಗೆಂ (ಎಕ.. 1೪, ಎಳಂದೂ, ಪಿ೫-೪; 926). 


ಖಂಡುಗನೆದೆ 


೨೭೧೪ ಖಗ 


೩, ಹೆಚ್ಚು ; ಬಹಳ: ಕಂಡುಗ ಹಾಲಿನೊಳಗೊಂದು ಇದ್ದಲಿ ಇರ್ದ | 
ಸಷ (ಚನ್ನವ. ಕ. a. ಸಂಗ ಹಾಲಿಗೆ ಒಂದೇ ಬೊಟ್ಟು 


| ಖಂಡೆಯವೆಉು (ಕ್ರಿ). ಖಂಡೆಯವನ್ನು ಧರಿಸು; ಖಡ್ಗಧಾರಿ 
sr ಯಾಗು : ಮಂಡಳಮಂ ನಿಜಮಂ ದ್ವಿಜಮಂಡಲಿಗಂ ದೇವತಾಲಯಕ್ಕಂ 
| ಕೊಟ್ಟಿಂ ಖಂಡೆಯವೆತ್ತೆಳೆಯಂ ಪರಮಂಡಳಮಂ ವೀರ ವಿಷ್ಣು pk 
ನಳ (4, ೪1, ಕಡೂರು. ೧೩೯-೩೦ ; 1173). [ಖಂಡೆಯ್ದ 4 ಈಜು] 
ಖಂಡೇಂದು (ನಾ). ಎ ಖಂಡಚಂದ್ರ: ಖಂಡೇಂದು ಭಾಲಸ್ಥಲಾಗ್ರ 
ಮುಮಂ ತಾಗೆ ಚಳಲ್ಲಸದ್ಭ್ರಮರಕಂ ಟ್ಟ ಸಾ. ೬೫೬ ಶೂದ್ರಕ). 
[ಖಂಡ + ಇಂದ್ಕು] 
ಖಂಡೇಂದುಧರ (ನಾ). ಜ ಖಂಡಶಶಿಶೇಖರ : ಖಂಡೇಂದುಧರನಾಗಂ 
ಪ್ರಸನ್ನನಾಗುತ್ತಲು (ವೀಶೈಪು. ೨-೧೩-೪೧). [ಸಂ.] 
10| ಖಂಡೇಂದುಮೌಳಿ (ನಾ). - ಖಂಡಶಶಿಶೇಖರ : ಖಂಡೇಂದುನರಾಳಿ 
ಮಾಡಿದನೆ ಇಂತಿದನೆಂದು ನಿಂತಿರಲ್‌' (ನಂಬರ. ೧೩-೮೨). 
[ಖಂಡೇಂದು * ಮಾಳಿ (ಎ ಮಾಲಿ)] 
ಖಂಡೇರಾವು (ನಾ). ಶಿವನ ಒಂದು ಅವತಾರ: (8). 
ಖಂಡೆ, ಕಂಡೆ (ನಾ). ನೇರವಾದ ಅಲಗುಳ್ಳ ಕಿರುಗತ್ತಿ; ಖಡ್ಗ: | ' [+ ಮರಾ. ಖಂಡೇರಾವ್‌) 
ಖಂಡೆ ಮುದ್ಧರ aac trod ರಥವು |15 | ಖಂಡೋಬಾ(ನಾ).-ಖಂಡೇರಾವು: (ಕಿ). ಗಾ 
(ಡೇವಾಂಪು. ೪-೧೩) ; ಖಂಡೆದ ಸಾಧನೆಯು ಅದರ ಭೇದಗಳನ್ನು ಖಡ್ಗ, |ಖಂತಿ (ನಾ). ಜೈನಸ ಸಂನ್ಯಾಸಿನಿ; ಕಂತಿ: ಶ್ರೀ ಕೊಳತ್ತೂರ ಸಂಘ 
ಶಾಸ್ತ್ರ ಪ್ರಕಾರದಿಂದ ಹೇಳುತ್ತೇನೆ (ಖಡ್ಗಟೀ. ೪-೫೧); ಶೂರರೂ, | ದಾಣೀವ x ಖನ್ನ ಯರ್ನ್ನಿ ೯ಸಿ x (ಎಕ. An 700). [ಆ ಕಂತ್ಶಿ] 
ಬಂಟರೂ, ಸಮರಶಕ್ತಿ - ಖಂಡೆಯನ್ನೇ ಪೂಜಿಸುತ್ತಿದ್ದಾರೆ (ಕತೆಗಾ. ೧೬). | ; ಖಿಂತಿಕಾಣ (ನಾ). ಒಬ್ಬಾತನ ಹೆಸರು (?). 
ಕಂಡೆ: ಕಂಡೇವ ಹಿಡಿದಾನ ಭಂಡಿ ಮ್ಯಾಲಿಟ್ಟಾನ (ಲೋಕಗೀ. ೫೭-ಇ).| | ಖಂತಿಕಾಜರಾಯರಗಂಡ - ಒಂದು ಬಿರುದು: 
ಖಂಡೆಯಪೂಜೆ ಇ (ನವರಾತ್ರಿಯಲ್ಲಿ ಮಾಡುವ) ಆಯುಧ |20| 


ಭಾ ps x೪), ತುಮಕೂ. ೭೮-೭ ; Ki 

ಕಂಡುಗಮಂ ಬಳ್ಳದೊಳಳೆ - (ಆಲಂ) ಕೆಲಸ ದೊಡ್ಡದಿದ್ದರೂ | 8 
ಸಂಕ್ಷಿಪ್ತವಾಗಿ ಮಾಡಿ ಮುಗಿಸು; ಸಂಕ್ಷೇಪವಾಗಿ ಹೇಳು; 
ಸಂಗ್ರಹವಾಗಿ ಹೇಳು: ಅಗಸ್ತ ೦ ಸಿಜಶಿಷ್ಯಂಬೆರಸಯೋಧೈಗೈತರ್ಪ 
ಪದದೊಳ್‌ ಬಣ್ಣಿಸಿ ಪೇಟ್ದಿ ನುಡಿಗಳಿವು. ಅದನೆ ಕಂಡುಗಮಂ ಬಳ್ಳ 
ದೊಳಳೆದೆನೈಸೆ (ರಾಮಾಶ್ವ. ೧೦-೮). [*-ಪ್ರಾ. ಖಂಡಿಆ] 
ಖಂಡುಗವೆದೆ (ನಾ). ಒಂದು ಖಂಡುಗ ಬೀಜವರಿಯ ಗದ್ದೆ: 
ಗೊರವಗಟ್ಟಿದ ಕೆಳಗೆ ಖಂಡುಗವೆದೆಯ ಗದ್ದೆ ಯಿಂತಿನಿತುಮಂ ಬಿಟ್ಟರು 
[ಖಂಡುಗ + ಬೆದೆ] 


(ಸೌಇಇ. 126-1, ೨೯೧-೨೨ ; 11ನೆಯ ಶತ). 


ಖಂಡುತುಂಡು "ಖಂಡತುಂಡು'? ನೋ. 


ಶ್ರೀಮತು 


ಖಂತಿಕಾಜರಾಯರಗಂಡ ತೆಪ್ಪದ ನಾಗಂಣವೊಡೆಯರು (ಮೈಆರಿ. ೧೯೩೬, 
ಪೂಜೆ : ಅರಸರು ಮಾಡುವ ಈ ಪೂಜೆಗೆ ಖಂಡೆಯೆಪೂಚಿಯೆನ್ನುತ್ತಾರೆ ೨೪-೧೩; 1360); ಖಂತಿಕಾಜರಾಯರಗಂಡ ನಾರಂಣವೊಡೆಯರ 
(ಕನ್ನಜಾ. ೧೬೧). [+ ಪ್ರಾ. ಖಂಡ « ಸಂ. ಖಡ್ಗ] ಕುಮಾರ ಪೇಂಪಣಪೊಡೆಯರು ಪ್ರುಥ್ವೀರಾಜ್ಯವನಾಳುತ್ತ 

ಖಂಡೆಯ್ಯ (ನಾ). ಕಂಡರಣೆ; ಕೊರೆಯುವಿಕೆ; ಕಡೆತ: (ಎಕ. ೫, ಶಿಡ್ಲಘ. ೧೧೨-೧೩ ; 1578). - "ಕಂತಿಕಾಟಿ? ಪರಾ. [?] 
ಈಯಳತೆಯೀಯಧಿಷ್ಕಾನವೀ. ರೇಖೆಯೀ ಖಂಡೆಯಂ ಕಡಿಗೆ ಯೀ! |ಖಂಪಣ (ನಾ). - ಕಂಪಣ್ಕ : ಅಜುನೂಲುಂಬಾಡದ ಖಂಪಣ ಬಾಗೆ 
ತಾನವೀಯಾಯವು (ಸಿದ್ಧರಾ. ೩-೪೩). [ಆ ಖಂಡಣೆ|] 23, ಯಯ್ವತ್ತಜ ಬಳಿಯಂ (ಇಆ. X1x, ೧೯೦-೭; 1054). [2] 


ಖಂಡೆಯ್ಯ, ಕಂಡೆಯ, (ನಾ). - ಖಂಡೆ: ಆಟ್ಟಿಬಂದು ಖಂಡೆಯನ 
ಕಳೆದುಕೊಂಡು ಮಂಡೆಯನೊಡೆಯಲು (ಬಸವ. ೬೨೫) ; ಸೆಲ್ಲ ಸಬಳ 
ಕುಂತ ಕಕ್ಕಡೆ ಕಟಾರಿ ಬಂಡೆಯ ಕೋದಂಡ ಪರಶು ಪಟ್ಟಿಯ ಪ್ರಮುಖ 


ಖಂಬೀರ (ಗು). ೧. ಸಾಹಸಿಯಾದ; ದಿಟ್ಟಿತನದ: ಅವಳಂತಹ 
ಖಂಬೀರಸ್ತ್ರೀಯನ್ನು ನಾನಿದುವರೆಗೂ ನೋಡಿಲ್ಲ (ಅಂಬಿಕೆ. ೯೧) ; ಅವನ 
ಪತ್ನಿ ಭೀಮಕ್ಕ ಅಷ್ಟೆ ಖಂಬೀರ ಹೆಂಗಸು (ಗೀಚುಗೆ. ೪೪). (ನಾ). 


ಬತ್ತೀಸಾಯುಧ ಭಯಂಕರರ್‌ ಪರಿತಂದು (ಮಹಾನೇ. ೧೨-೨೪ ವ) ; | | ೨. ಸಾಹಸಿ; ಧೈರ್ಯಶಾಲಿ : ಕಾಸಿಮಖಾನರಂಥ ಖಂಬೀೀರರಿಗೆ 
ಎನ್ನೊಳು ತುಡುಕಿ ಬದುಕುವನಾವನೆಂದನು ಖಂಡೆಯವ ಜಡಿದು so ಕನಹಿನಲ್ಲಿಯಾದರೂ  ಭಯವುಂಟಾದದ್ದು  ಆಶ್ಚರ್ಯವಲ್ಲನೆ? 
(ಕುವ್ಯಾವಿ. ೫-೨೧); ಮಂಡೆಯೊಲೆದರೆ ಹೆಂಗಳಿಗೆ ಮನ್ಮಥನದೊ ಫ (ಮಾಧವ. ೨೮೧). [4 ಮರಾ. ಖಂಬೀರ್‌. / ಸಂ. ಗಂಭೀರ) 


ಖಂಡೆಯವಲುಗಿದಂತಿಹುದು (ಧರಚ. ೧-೪೧). ಕಂಡೆಯ್ಕೆ: ಅಜುನತ್ತು 

ನಾಲ್ಕು ಕೋಲಭ್ಯಾಸವ 'ಮಾಡಿದೆನಯ್ಯಾ ಇಜವ ಘಾಯ ಕಂಡೆಯ 

ಭೇದವಿನ್ನೂ ತಿಳಿಯದು (ಬಸವ. ೭೦೧) ; ಬಾಯಲ್ಲಿ ಶತ್ತರಿವಾಣಿ ಕಾಲಿ 

ನಲ್ಲಿ ಕಂಡೆಯ ಅಂಡದಲ್ಲಿ ಕಾಳಕೂಟ (ಅಆಕಿಮಾ. ೭-೪೯) ; ಕಾದಿದರ್‌ 

ಕೈ ಜಡಿಯೆ ಕಂಡೆಯದ ಏಚ್ಜೆ ನಿಂ ಪಟುಭಟಿರ್‌ (ಚಿಬಪು, ೧೬-೧೪) ; | 

ಕು ಕಂಡೆಯವನೆದೆಗೆ ಸಾರ್ಚಿ (ನೋಳಿಪು. ೨-೧೭೬). [ಆ ಖಂಡೆ] 
ಖಂಡೆಯಕಾರ "ಖಂಡೆಯಕಾಅ' ನೋ. 


ಖುಂಡೆಯೆಕಾಲ, ಖಂಡೆಯಕಾರ (ನಾ). ಖಂಡೆಯವನ್ನು ಹಿಡಿದು 
ನಿಯೋಗಾಧಿಪತಿವಾಳ ERE 40 | 


ಕಾಳಗ ಮಾಡುವವನು: 
ಸ್ಫಾಯಕಂ (ಬೊಂಕಶಾ. ೧೯೩೪, ರಾಣಿಬೆ. ೪-೭ ; 1104) ; ಸೇನಾ 


ನಾಯಕರು ನೂಕಿದರು ಬಂಡೆಯಕಾಜ್ಮಮೋಹರವ (ಕುವ್ಯಾಭೀ.೪-೨೪); 


ಹರಿಕಾಜರ ಖಂಡೆಯಕಾಜರ ಬಲು ಹರಿಗೆಕಾಜರ ಸಬಳಿಗರ ಸುರಗಿಕಾಜರ | 


ಬಿಲುಗಾಅರ ವಾಹಳಿ ಪುರದ ಪೊಣಗೆ ಕಣ್ಣೆ ಸೆದವು (ಕುರಾಸಾಂ. ೪-೮೨). 
ಖಿಂಡೆಯೆಕಾರ : ಖಂಡೆಯಳಾರರ . , . ವಾಹಳಿಗಳೂ . . . 
ಏರ್ನಾಡಾಗುತ್ತಿದ್ದುವು (ನಂಜುಂಡ, ೧೩೨). [ಖಂಡೆಯ್ಯ * -ಕಾಣ] 


|5| ಖಕಾರ (ನಾ). - ಖ್ಕ: ಖಕಾರಕ್ಕೆ 


45 


ಖಂಜೀರತನ (ನಾ). ಸಾಹಸ ಪ್ರವೃತಿ 


ಪ್ರವೃತ್ತಿ; ದಿಟ್ಟಿತನೆ: ಬಸಗೋಂಡನನ್ಲಿ 
ತಂದೆಯ ಜಿಗಟು, ಖಂಬೀರತನವೂ ಇರಲಿಲ್ಲ (ದೀಪಹ. 11, ೨೮೮). 
[ಖಂಬೀರ + -ತನ] 
ಕಕಾರಂ: 


[ಸೆಂ.] 


ಖಿಜಾಕ - ಕಜಾಕ 


(ಶಮದ. ೨೫೫ ಪ್ರ ಕಹೋ. 


| ಖಗೆ (ನಾ). ೧. ಗಾಳಿಯಲ್ಲಿ ಸಂಚರಿಸುವಂಥದು. ೨. ಹಕ್ಕಿ; ಪಕ್ಷಿ; 


ಮರಗಳ್‌' ಪುಟ್ಟುವ ತಾಣಮೊಂದೆ ಖಗಕಂ (ಸೋಮೇಶ. 
೩. ಬಾಣ; ಅಂಬು. ೪. ದೇವತೆ; ಖೇಚರ: ಅಗಸೂದನನೆಚ್ಚ 
ಮಹೋರಗ ಶರಮಂ . . . ಖಗರಚ್ಚರಿವಡೆ ತಜೀದಂ ಖಗಪತಿ ಖಗದಿಂ 
ಖಗೇಂದ್ರವಾಹನನೆಡೆಯೊಳ್‌' (ಜಗವಿ. ೧೩-೧೦೩). ೫. ನೇಸರು; 
ಸೂರ್ಯ. ೬. ಮನೆ; ಗೃಹ. ೭. ಆಕಾಶ; ಗಗನ. "ಖಗವೇಜು' 
ಪರಾ. *ದಿನೇಶನೊಳಂಬಿನೊಳು ಪಕ್ಷಿಯೊಳು ಗೃಹದೊಳಮರರೊಳು 
ಖಗಮೆನಿಕ್ಳು ೫ (ಮಂಗರಾ. ೧೪೯-೪೭), “ಸುರ ರವಿ ನಿಳಯಂ ಶರಪಕ್ಷಿ 
ನಭಂ ತಿಳಿಯಲ್ಯಾಜು ಪೆಸರು ಜಗಕೆ ಖಗಶಬ್ದಂಗಳ್‌ (ನಾನಾಕಂ. ೮೯). 


[Ao.] 


೩೮). 


ಖಗಳುಳ 


ಖಗಕುಳ (ನಾ). ಪಕ್ಷಿಗಳ ಸಮೂಹ, --ಗುಂಪು: ಆ ವಿಸಮಾಹಿಯ 
ಫಿಷಮುಖ ಪಾನಕನಿಂ ಪಾಜುಶಿರ್ಪ ಖಗಕುಳಮುಂ . . . ಬೇವುದು 
(ಜಗವಿ. ೩-೮೦). [ಖಗ + ಕುಳ್ಳ (ಎ ಕುಲ)) 

ಖಗಗೆಮನ (ನಾ). ೧. ಪಕ್ಷಿಗಳ ಸಂಚಾರ. ೨. ಪಕ್ಷಿಯ ಮೇಲೆ 
ಕುಳಿತು ಸಂಚರಿಸುವವನು; ಗರುಡವಾಹೆನ; ವಿಷ್ಣು: ಖಗ 
ಗಮನನಂ ಕಾಣೆ ನಿಶ್ಯಾಪ ನಿನಗೆನಲು (ಪ್ರೌಢರಾ. ೮-೭). 

[ಖಗ + ಗಮನ] 

ಖಗೆಜ (ನಾ). ಸೂರ್ಯನ ಮಗ ; ಶನಿ: ಕೂಡಿರಲ್‌ ಖಗಜಂ ಕೇಂದ್ರ 
ಗೃಹಂಗಳಲ್ಲಿ ಮೊದಲ ದ್ರೇಕ್ಕಾ ಣದೊಳ್‌ (ಜಾತತಿ. ೨೧-೧೦). [ಸೆಂ.] 

ಖಗತ್ಹ (ನಾ). ಗಗನದಲ್ಲಿ ಸಂಚರಿಸುವಿಕೆ; ಆಕಾಶಗಮನ ಶಕ್ತಿ: 
ಚಿನ್ಮಯನಂ ಮೃಗಾಕೃತಿಯೆಂದು ಹೋಲಿಸಿ ನುಡಿದೆಡೀ ತಪ್ಪಿಂದ ಹೋಗಿ 
ಮೃಗಂಗಳಾಗಿ ಖಗತ್ವಮಂ ನೀಗಿ (ಬಸಪು. ೩೪-೧೦). [ಸಂ.] 

ಖಗೆನಗೆ (ನಾ). [ಜೈನ] ಖೇಚರರು ವಾಸಿಸುವ ಪರ್ವತ; 
ವಿಜಯಾರ್ಧ ಪರ್ವತ: ಗಜರಿಪು ಲಂಥಿಸಿದುದೊ ಪವನಜವದೆ ಶಿಖರಕ್ಕೆ 
ಶಿಖರದಿಂ ಖಗನಗದಾ (ಅಜಿಪು. ೯-೨೭). [ಖಗ + ನಗ) 

ಖಗಪ (ನಾ). ಖೇಚರರ ಅಧಿಪತಿ; ವಿದ್ಯಾಧರ ರಾಜ: ಖಗಪ 
ಕಂಡು ತರಂಗತಮನೈದೊಗೆದ ಕರುಣದಿ ಮಂತ್ರವನು ಕಿವಿಯೊಗಿಸಲು 
(ಜಿರಾಮಾ. ೩೨೭-೨೫). [ಸಂ.]. 

ಖಗಪತಿ (ನಾ). ಪಕ್ಷಿಗಳ ರಾಜ; ಗರುಡ: ಶ್ವಾನ ಕುಕ್ಕುಟ ಕಾಳ ಬಕ 
ಪವಮಾನ ಖಗಪತಿ ದಿವಿಜ ರಜನಿ. * - ಮೃಗ ಪೋತಕನ ಗುಣವಾ 
ನರೇಂದ್ರನೊಳಿರಲುಬೇಹುದು (ಕುವ್ಯಾಉ. ೩-೧೦೯). [ಖಗ ಪತ್ಥಿ] 

ಖಗೆಪತಿಖಗೆ (ನಾ). ಗರುಡಾಸ್ತ್ರ: ಮಹೋರಗಕರೆಮಂ... ತಜಂದಂ 
ಖಗಪತಿಖಗದಿಂ ಖಗೇಂದ್ರವಾಹನನೆಡೆಯೊಳ್‌ (ಜಗವಿ. ೧೩-೧೦೩). 

[ಖಗಪತಿ + ಖಗ) 

ಖಗಪತಿಗಮನ (ನಾ). - ಖಗಗಮನ ೨: ವಾಸುಕಿಶಯನ ಖಗಪತಿ 
ಗಮನ ಕಂಜಜನಯ್ಯ ರಕ್ಷಿಸು (ಹರಿಸಾ. ೪). [ಖಗಪತಿ *- ಗಮನ] 

ಖಗೆಬಂಧ (ನಾ). ಪಕ್ಷಿಗಳನ್ನು ಹಿಡಿಯುವ ಬಲೆ: “ಖಗಬಂಧಂ 
ಪಾಶಂ? (ವಸ್ತುಕೋ. ೫೧-೩೫). [ಖಗ ೬ ಬಂಧ] 

ಖಗಯುವತಿ (ನಾ). ದೇವತಾಸ್ರ್ರೀ; ಖೇಚರ ಯುವತಿ: ಧವಳ 
ಶೋಭನಗಳ ಪಾಡುತಿರ್ದರು ಖಗಯುವತಿಯರು (ಭರಚ. ೩೧-೬೯). 


[ಖಗ 4 ಯುವತಿ) 
ಖಗರಥೆ (ನಾ). ಆಕಾಶದಲ್ಲಿ ಸಂಚರಿಸುವ ರಥ: ಖಗರಥವನರೆ 
ಯಟ್ಟಿ ದನ್‌ ,. - . ಕಲಿ ಜಟಾಯು (ಶ್ರೀರಾಮಾ. ೨೪೮-೫೪೩). 
[ಖಗ + ರಥ] 


ಖಗರಾಜ (ನಾ). ೧. ಇ ಖಗಪತಿ: ಪಾತಾಳಲೋಕದೊಳ್‌ ಖಗರಾಜ 
ನೊರಸಿದಹಿನಿಕರದಸು ಮರಳ್ವಂತೆ (ಜೈ ಮಿಭಾ. ೨೪-೨). ೨. ಖೇಚರರ 
ರಾಜ. "ಖಗರಾಜೇಂದ್ರ ಪರಾ. [ಖಗ + ರಾಜ] 

ಖಗರಾಜಾಸ್ತ್ರ (ನಾ). ಗರುಡಾಸ್ತ್ರ: ಆಶೀವಿಷೋಗ್ರಾಸ್ತ್ರಮಂ ಖಗೆ 
ರಾಜಾಸ್ತ್ರ ನಿಪಾತದಿಂ ೬ಡಿಸಿ (ಪಂರಾಮಾ. ೧೪-೨೦). [ಖಗರಾಜ * ಅಸ್ತ್ರ] 

ಖಗರಾಜೇಂದ್ರ (ನಾ). ಖೇಚರರೆ ಅಧಿಪತಿ: ಖಗರಾಜೇಂದ್ರ 
ಗಜೇಂದ್ರ ರುಂದ್ರ ಘಟಿಗಂದೆಚ್ಚಂಬುಗಳ್‌ (ಶಾಂತಿಪು. ೪-೨೧). 

[ಖಗರಾಜ4 ಇಂದ್ರ) 

ಖಗೆಲಿಪಿ (ನಾ). ಓಂದು ಬಗೆಯ ಲಿಪಿ; ಗೂಡಲಿಪಿ (?): ಪಿಶಾಚ 
ಲಿಏ, ಖಗಲಿಸಿ, ಕದಂಬಲಿಪಿ.. . ಯಾ ಅಗಣಿತಲಿಪಿಗಳ ನೋಡಲರಿ 
ಯದೆ ಬಿಜ್ಜಳರಾಯನ ಸಭೆಯೊಳು ಕಳಕಳಗೊಳುತಿದ್ದರು ವಿದ್ವಾಂಸರು 
ಗಳೆಳ್ಲಾ (ಭಾಸ್ಯರ. ೩೭-೪). [ಖಗ + ೪೩] 


೨೩.೧೫ 


ಖಗೇಶ 


' ಖಗನಂಶ (ನಾ). ೧. ಸೂರ್ಯವಂಶ: ಖಗವಂಶದಿಕ್ಟ್ಯಾಕು ಭೂವರೆನ 

| ಸೀಳಿಗೆಯೊಳೊಗೆದ ತ್ರಿಶಂಕು ವಸುಧಾಧಿನಾಯಕನ (ಹಡಕಾ. ೧೧-೧೪). 
೨. ಗಂಧರ್ವಕುಲ; ಖೇಚರವಂಶ: ಬರೆ ಖಗವಂಶಶಿಖಾಮಣಿ 

ಬರಲಿಕಿಯನೆ ವಿಭುವನಾತನಂ ನೋಯಿಪುದೇಂ ಪುರುಷಾರ್ಥಮೆ 

(ಶಾಂಕಿಪು. ೩-೮೫). [ಖಗ + ವಂಶ] 

ಖಗವರ (ನಾ). - ಖಗಪತಿ: ದುರುಳ ರಾವಣಿಯುರಗಪಾಶದಿ ಹರಿಯ 
ಪಡೆಯನು ಕಟ್ಟದಡೆ ಖಗವರನ ಜಿಸೆಯಲಿ ವಿಜಯರಾಘವ ಗೆಲಿದನು 
(ಳೌಶಿರಾ. ೧೯ ಸೂಚನೆ). [ಖಗ + ನರ] 

ಖಗವಲ್ಲಭೆ (ನಾ).-ಖಗಪತಿ: ಖಗವಲ್ಲಭಂ ಪತಿನಿರೂಪವನೊನ್ಮೆಯುಂ 
ಮಾರ್ವನಲ್ಲೆಂದು (ಜೈಮಿಭಾ. ೧೪-೧೪). [ಖಗ 4 ವಲ್ಲಭ) 

| ಖಗವಿಂಡು (ನಾ). - ಖಗಕುಳ : ಚರಿಸುವ ವಿಟರ ಕರಣವೆಂಬ ಖಗ 
ವಿಂಡಿಗಿರದೊಡ್ಡಿದ ದೀಹವೆನಲು (ಕಂನವಿ. ೬-೯೨). [ಖಗ- ಹಿಂಡ್ಯು) 
ಖಗವಿಷ್ಕೆ (ನಾ). ಹಕ್ಕಿಯ ಹಿಕ್ಕೆ; ಪಕ್ಷಿಯ ಮಲ: ಮಹೀರುಹದಗ್ರ 
ದಲಿ ಸಂಚರಿಸುತಿಹ ಖಗೆವಿಷ್ಕೆ ಬಿದ್ದುದು ಮೇಲೆ ಭೂಸುರನ 

[ಖಗ + ವಿಷ್ಮೆ] 

ಖಗನೀರ (ನಾ). ಪಕ್ಷಿಗಳಲ್ಲಿ ವೀರ: ಓ ಜಟಾಯೂ! ಕರೆದೊನುಸಿರು 
ಮೇಲುಸಿರಾಗಿ ಖಗವೀರನಂ (ಶ್ರೀರಾಮಾ. ೨೫೫-೭೨೫). [ಖಗ * ವೀರ] 

ಖಗಾಂಡ (ನಾ). ಪಕ್ಷಿಯ ಮೊಟ್ಟಿ, ತತ್ತಿ. "ಖಗಾಂಡಶಾಸ್ತ್ರ? 
ಪರಾ. [ಖಗ + ಆಂಡ್ಕ) 

ಖಗಾಂಡಶಾಸ್ತ್ರ (ನಾ). “ಹಕ್ಕಿಗಳ ಮೊಟ್ಟಿಗಳ ವಿವರಣಶಾಸ್ತ್ರ ? 
(೦೦1087. ಇಂಕನಿ). [ಖಗಾಂಡ + ಶಾಸ್ತ್ರ] 

ಖಗಾದ್ರಿ (ನಾ). - ಖಗನಗ: ನೋಡೆ ಮರುಳ್ವಿತ್ತು ಖಗಾದ್ರಿ ಚಕ್ರ 
ಧರನಂ ಸಂಗೀತಕ ಕ್ರೀಡೆಯಿಂ (ಅಜಿಪು. ೯-೩೮). [ಖಗ + ಆದ್ರಿ] 
ಖಗಾಧಿಪ (ನಾ). - ಖಗಪತಿ. "ಖಗಾಧಿಪಲಕ್ಷ್ಮ' ಪರಾ. 

[ಖಗ * ಅಧಿಪ 
Ez ೬ (ನಾ). ಗರುಡನನ್ನು ಲಾಂಛನವಾಗಿ ಉಳ್ಳವನು; 


[S H 


0 


s (ಕುವ್ಕಾಅ. ೧೫-೨). 


ಗರುಡಧ್ವಜ ; ವಿಷ್ಣು: ಲಕ್ಷ್ಮಿದೇವಿ ಖಗಾಧಿಪಲಕ್ಷ್ಮಂಗೆಸೆದಿರ್ದು 
ವಿಸ್ಣುಗೆಸೆವಂತೆ ವಲಂ ಲಕ್ಷ್ಟ್ಮಾದೇವಿ ಲಸನ್ಮೃಗಲಕ್ಷ ನನೆ ವಿಷ್ಣು 
ಗಗ್ರಸತಿಯೆನೆ ನೆಗಳ್ನಳ್‌ (ಎಕ. ೪, ಅರಸೀ. ೬೯-೧೩; 1174). 
[ಖಗಾಧಿಪ 4 ಲಕ್ಷ್ಮ] 

ಖಗಾಧೀಶ್ವರ (ನಾ). ಖೇಚರರ ಒಡೆಯ ; ವಿದ್ಯಾಧರಚಕ್ರವರ್ತಿ: 

ಬಗೆದು ಕೇಳ್‌ ಪೇಟಸ್ತೆಂ ಖಗಾಧೀಶ್ವರಾ (ಶಾಂತಿಪು. ೫-೨೧). 
[ಖಗ + ಅಧೀಶ್ವರ] 

ಖಗಾನೀಕೆ (ನಾ). ಎಖಗಕುಳ: ತುಜುಗಿ ನಭದೊಳು ಖಗಾನೀಕ 
ಮಂಡಳಿಸಲಿಟ್ಟೊಜಲಿ ಕೆಡೆದು (ಹಡಕಾ. ೫-೪೨). [ಖಗ + ಅನೀಕ] 

ಖಗೇಂದ್ರ (ನಾ). ೧. ಖೇಚರರ ಅರಸು; ವಿದ್ಯಾಧರ ರಾಜ: 
ಎರಿ ಲಂಬಿಡಿದು ಖಗೇಂದ್ರನೋಲಗದೊಳಿರ್ದ ವಿಳಾಸ ವಿಳಾಸಿನೀ 
ಜನಂ (ಆದಿಪು. ೨-೪). ೨. ಗರುಡ. "ಖಗೇಂದ್ರವಾಹನ' ಪರಾ. 

[ಖಗೆ + ಇಂದ್ರ] 

ಖಗೇಂದ್ರಕನ್ನಿಕೆ (ನಾ). - ಖಗಯುವತಿ: ಖಗೇಂದ್ರಕನ್ನಿಕೆ ... 
ಹಳಿಗಂ ಹರಿಗಂ ನುಡಿಗುಂ (೫ಾಂತಿಪು. ೪-೮೦). [ಖಗೇಂದ್ರ + ಕನ್ನಿಕೆ] 

ಖಗೇಂದ್ರವಾಹನ (ನಾ). ಗರುಡನನ್ನು ವಾಹನವಾಗಿ ಉಳ್ಳವನು; 
ವಿಷ್ಣು: 
ಯೊಳ್‌ (ಜಗವಿ. ೧೩-೧೦೩), 

ಖಗೇಶ (ನಾ). * ಖಗೇಂದ್ರ : 
ಸೈನಿಕರಾರ್ದರ್‌ (ಶಾಂತಿಪು. ೬-೩೯). 


ಖಗರಚ್ಚರಿವಡೆ ತಣಕಿದಂ ಖಗದಿಂ ಖಗೇಂದ್ರವಾಹನನೆಡೆ 
[ಖಗೇಂದ್ರ * ವಾಹನ] 
ದಟಮೊಳಸೋರೆ ಖಗೇಶಾವನೀಶ 
[ಖಗ ೪ ಈಶ) 
146 


ಖಗೇಶ್ವರ 


ಖಗೇಶ್ವರ (ನಾ). - ಖಗೇಂದ್ರ: ಆ ಖಗೇಶ್ವರನ ಕಟ್ಟು 
(ಶಾಂಕಿಪು, ೪-೪). [ಖಗ + ಈಶ್ವರ] 
ಖಗೋಲ, ಖಗೋಳ (ನಾ). ೧. ಗೋಲಾಕಾರವಾಗಿ. ಕಾಣುವ | 
ಆಕಾಶದ ಪರಿಧಿ; ಆಕಾಶಮಂಡಲ: (೦೮1೭1೩1 Globe. ಪಾರಿಸ). | 
೨. "ಗ್ರಹ, ತಾರೆಗಳಿಗೆ ಸಂಬಂಧಿಸಿದ ಶಾಸ್ತ್ರ” (ಸಿರಿಕೋ. ೧೪೭). 
"ಖಗೋಳಜ್ಞ ಪರಾ. ಖಗೋಳ: ೨. ಅವನು ಖಗೋಳವನ್ನು 
ಕುರಿತು ತಾನು ಅರಿತ ತತ್ವಗಳನ್ನು ... ವರ್ಜೆಸಬೇಕಾಯಿತು 
(ಯುಕ್ಸಾರ. ೧೭ ಪೀಠಿಕೆ). [ಖ್ಯ + ಗೋಲ] 
ಖಗೋಳೆ "ಖಗೋಲ' ನೋ. 
ಖಗೋಳೆಜ್ಜ(ನಾ). ಖಗೋಳ ವಿಷಯವನ್ನು ಬಲ್ಲವನು; ಖಗೋಳ 
ಶಾಸ್ತ್ರಜ್ಞ: ಖಗೋಳಜ್ಜರು ಬರಿಯ ಕಣ್ಣಿಗೆ ಕಾಣುವ ನಕ್ಷತ್ರಗಳನ್ನು 
ಕ ಷ್‌ ಕಾ ಕ್ಟ 
. . ಆರು ವರ್ಗಗಳಾಗಿ ವಿಂಗಡಿಸಿದ್ದಾರೆ (ನಕ್ಷತ್ರ. ೧೨). 
[ಸಂ. ಖಗೋಲಜ್ಞ] | 
ಖಗೋಳೆಜ್ಜಾನ (ನಾ). ಗ್ರಹ, ನಕ್ಷತ್ರಾದಿಗಳ ಜ್ಞಾನ: ಪರಕಾಯ 


ಪ್ರವೇಶ ... ತ್ರಿಕಾಲಜ್ಞಾನ, ಖಿಗೋಳಜ್ಞಾನ ಧಾ 


ಅವಾಂತರ ಸಿದ್ಧಿಗಳು. ಈ ಸಿದ್ಧಿಗಳು ಮೋಕ್ಬನನ್ನೇ ಕೋರುವವನಿಗೆ 
ವಿಘ್ನಗಳಾಗಿರುತ್ತವೆ (ಭಾರದ.೧೬೫). [ಖಗೋಳ (ಎ ಖಗೋಲ) ಜ್ಞಾನ] 

ಖಗೋಳಶಾಸ್ತ್ರ (ನಾ). ಗ್ರಹ ನಕ್ಷತ್ರಾದಿಗಳನ್ನು ವಿವರಿಸುವ 
ಶಾಸ್ತ್ರ: ಚೀಣಾ ಚಕ್ರವರ್ತಿಯ ಕಾಲದಲ್ಲಿ ಖಗೋಳಶಾಸ್ತ್ರಕೈೆ ಸಂಬಂಧ 
ಪಟ್ಟ ಅನೇಕ ವಿಷಯಗಳು ಬರೆಯಲ್ಪಟ್ಟಿವೆ (ಗಣಿಚ. ೬). 

[ಖಗೋಳ (= ಖಗೋಲ) + ಶಾಸ್ತ್ರ] 

ಖಗೋಳಶಾಸ್ತ್ರಜ್ಞ (ನಾ). ವ ಖಗೋಳಜ್ಞ : ಖಗೋಳಶಾಸ್ತ್ರಜ್ಞರು 
ಬಹಳ ದೊಡ್ಡ ದೊರದರ್ಶಕೆ ಯಂತ್ರಗಳನ್ನು ಉಪಯೋಗಿಸುತ್ತಾರೆ 
(ಆಕಾಶ. ೬). [ಸಂ. ಖಗೋಲಶಾಸ್ತ್ರಜ್ಞ] 

ಖಗ್ಗೊಳೆ (ನಾ). ಒಂದು _ಕೊಳದ ಹೆಸರು (?) : ಅಂತೆ ಬರಿ 
ಖಗ್ಗೊಳಂ ಅಂತೆ ಮುಗ್ಗುಡ್ಡೆಯ ಪಾಸಜಕಿ (ಎಕ. ೫1, ದಾವಣ. 
೧೯-೨೦ ; 1043). 21 

ಖಗ್ರಾಸ (ನಾ). ಗ್ರಹಣದ ಮೂಲಕ (ಚಂದ್ರ ಅಥವಾ ಸೂರ್ಯ 
ಮಂಡಲಗಳು) ಪೂರ್ಣವಾಗಿ ಮುಚ್ಚಿಹೋಗುವಿಕೆ. "ಖಗ್ರಾಸ 
ಗ್ರಹಣ' ಪರಾ. [ಖ್ಥ* ಗ್ರಾಸ] 

ಖಗ್ರಾಸಗ್ರಹಣ (ನಾ). ೧. ಪೂರ್ಣಗ್ರಹಣ. ೨. (ಆಲಂ) ಮಂಕು; 
ಮಾಯೆ : ಬರುಬರುತ್ತ .. . ಕಣ್ಣುಗಳಿಗೆ ಖಗ್ರಾಸಗ್ರಹಣವು ಹಿಡಿ 
ಯುತ್ತದೆ (ಬ್ರ ಹ್ಮಜೀ. ೨೭); ಆಧುನಿಕ ಭಾರತದಲ್ಲಿ'ಯೂ ಬುದ್ಧಿಗೆ, 
ವಿಚಾರನಂತಿಕೆಗೆ ಬಗ್ರಾಸಗ್ರಹಣ ತಪ್ಪಿಲ್ಲ (ವಿಚಾವಾ. ೨೭). 

[ಖಗ್ರಾಸ * ಗ್ರಹಣ] 

ಖಚೆ (ನಾ). ೧. ಒಂದು ದೇಶದ ಹೆಸರು. ೨. ಆ ದೇಶದವನು (?) : 
ಚೋಳನ ಜೂಬು ಮಾಳವನ ಗೋಣ್ಮುರಿ ಚೇರರನಟ್ಟ ತಿಂಬ ಮಾಕಾಳಿ 
ವರಾಳನಂ. ತುಳಿವ ಗಂಧಗಜಂ ಖಚನಳ್ಳೆ ಯಂಬು ನೇಸಾಳನ ಬೆನ್ನ 
ಚಮ್ಮಟಿಗೆಯಿಂ ನಡೆತಂದನೆ ವೀರೆವಿಷ್ಣುಭೂಪಾಲಕಂ (ಎಕ. 117. 
ಶಿವಮೊ. ೫-೭; 1218), (2) 

ಖಚಕ್ಕನೆ (ಅ). ಒಂದು ಅನುಕರಣ ಶಬ್ದ: ತಾನೆ ಸರಭಸಂ ಖಚಕ್ಕ ನಿಜ 
ದುತ್ಕುಚದಿಂ ಬಿಗಿ ತಳ್ಳೆ ಗೆಯ್ದೊಡ ಲ್‌ ಬಸವಳಿದಂತಿರೊಪ್ಬಿ ಪುದು 
(ಚಿಕವಿ. ೬-೧೬೨). 1] 

ಖಚನ (ನಾ). ಚಿನ್ನದಲ್ಲಿ ಹರಳನ್ನು ಕೆಚ್ಚುವುದು; ಕುಂದಣವಿಡು 
ವುದು: ಆಭರಣಗಳೂ ಅಲಂಕಾರಗಳೂ ಹೆಚ್ಚಿ, ಖಡನ ಚಾತುರ್ಯವು 
ಪ್ರೌಢವಾಯಿತು (ಭಾಇಪ್ರ. ೬೭). [ಸಂ.] 


೨೧೬ 


ಕಟಲ್ಲುದು | ie 


| 
I 


10 


30 


ಖಚಿತ 


ಚರ (ಗು) ೧. ಆಕಾಶದಲ್ಲಿ ಸಂಚರಿಸುವ; ಆಕಾಶಗಾಮಿಯಾದ. 
(ನಾ). ೨. ಹಕ್ಕಿ; ಪಕ್ಷಿ, ೩. ನೇಸರು; ಸೂರ್ಯ. ೪. ಗಂಧರ್ವ: 
*ದೇಶೀಯ ಗಾಣನೊಳ್‌ ಖಚರ [ಪಾಠಾಂ. ಟರ] ಕೊಳು ಕುಡುರೆಯೊಳು 
ವಮೊಸಿರಿಯ ಕಾಂತಿಯೊಳು 'ಗಂಧರ್ವನಾಮಮಕ್ಕು” (ಮಂಗರಾ. 
೧೫೧-೫೪). ೫. ಯಕ್ಷ, ವಿದ್ಯಾಧರ ಮೊದಲಾದ ದೇವಗಣಕ್ಕೆ 
ಸೇರಿದವನು: ಬಲಿಯ ಭೂಮಿ, ಕರ್ಣನ ಕವಚ, ಖಚರನ ಆಸ್ತಿ, 
ಶಿಬಿಯ ಮಾಂಸ ವೃಥಾ ಹೋಯಿತ್ತಲ್ಲಾ (ಬಸವ. ೨೨೪) ; ಮಿ 
ವೊಕ್ಕೊಡೆ ಕಾನಡೆಯೊಳ್‌ ಖಚರನೆನಿಸಿದಂ ನೃಪತಿಲಕಂ (ಎಕ. ೪, 
ಚನ್ನರಾ. ೨೪೩-೧೧; 1209). "ಖೇಚರ? ಪರಾ. ೬. ಒಂದು ಎಂಬ 
ಸಂಖ್ಯೆಯ ಸಂಕೇತ: (ಕಿ). ೭. [ಸಂಗೀತ] ವಾದ್ಯವನ್ನು 
ನುಡಿಸುವುದರಲ್ಲಿ ಒಂದು ರೀತಿ: ಭಣಿತೆ ಬೆಡಂಗು ಕಾಕು ಖಚರೆಂ 
ಗಮಕಂ .. . ಎಂಬಿವಂ ಮೆಜಕದು ಬಾಜಿಸಿದಂ ಮುರವೈರಿ ವಾಸಮಂ 
(ಜಗವಿ. ೫-೩). (ಸಂ.) 
ಖಚರನಾಯಕ (ನಾ). ವಿದ್ಯಾಧರರಾಜ; ಜೀಮೂತವಾಹನ: 
ಪರಿಕಿಸೆ ಕರ್ಣನಿಂ ಖಚರನಾಯಕನಿಂ ದಿವಿಜೇಂದ್ರ ೬ ಪುತ್ರನಿಂ ಬಿರಿಯ 
ನೆನಿಪ್ಪನುಚ್ಟತರ ದಾನದೊಳಾರ್ಪಿನೊಳೆಯ್ದೆ ಗಂಡಿನೊಳ್‌ (ಎಕ. ೪1, 
ಚಿಕ್ಕಮೆ. ೧೩೭-೯೦ ; 1130). [ಖಚರ * ನಾಯಕ] 
ಖಚರಪಶಿ.(ನಾ). ಖೇಚರರಾಜ; ವಿದ್ಯಾಧರ ಚಕ್ರವರ್ತಿ: ಅದ 
ನಾಳ್ವನಖಳ ಖಚರಪತಿ ಮಕುಟಮಣಿಗಣ ಕಿರಣ ರಾಗರಂಜಿತ ಚರಣ 
ನಳಿನಯುಗಳಂ (ಆದಿಪು. ೧-೭೧ ವ). [ಖಚರ + ಪತ್ನಿ] 
ಖಚರಪ್ಪ್ಲುತ (ನಾ). [ಛಂದ] ಪ್ರತಿಪಾದದಲ್ಲಿಯೂ ಹತ್ತೊಂಬತ್ತು 
ಅಕ್ಷರಗಳಿರುವ ಒಂದು ಸಮವೃತ್ತ : ವಾತಮಿತ್ರ ಮರುತ್ರವನಂ 
ವ್ರೋಮಾರ್ಕಯುಗಂ ತ್ರಿಪುರಾಂತಕೋಪೇತಮಾಗಿರೆ ವಿಶ್ರಮಂ ತಾಂ 


ಪಕ್ಷದೊಳೊಂದಿರೆ ... ಖಚರಪ್ಪುತಂ (ಛಂದೋಂಬು. ೨-೧೨೪) ; 
ಒಪ್ಪಿರಲ್‌ ರಸಸಂತಜಜಂಗಂ ಪುಟ್ಟುವುದಾ ಖಚರಪ್ಲುತಂ 
(ಕೈಪಿಡಿ. 6೬). [ಸಂ.] 


ಖಚರಾಂಗನೆ (ನಾ). ದೇವಾಂಗನೆ; ಖಚರ ಸ್ರೀ: ನಭೋಂತದೊಳ 

ವಿಹರಿಪರ್‌ ಖಡರಾಂಗನೆಯರ್‌ ವಿಲಾಸದಿಂ (ಕಬಶಂ. ೨-೩೭). 
[ಖಚರ 4+ ಅಂಗನೆ] 

ಖಚರಿ (ನಾ). - ಖಚರಾಂಗನೆ: ಲಸಜ್ಜಲಕಣಮನಮಳ ಮುಕ್ತಾಫಳ 

ಮೆಂದುಜ್‌ ಮುಗ್ಧ ಖಚರಿಯರ್‌ ಕೈಯಿಡುವರ್‌' (ರಾಜಶೇ. ೧-೯೩). 
[ಸಂ. ಖಡರಿಲ್ಳಿ 

ಖಚರೇಂದ್ರ (ನಾ).  ಖಚರಪತಿ: ಮಾಜಕೋಲೆಯನೆಯ್ದಿಸಿದೊಡೆ 
ನಡೆಯುತ್ತುಂ ಬಾಚಿಸಿ ತಡೆಯದೆ ಬರ್ಕುಮಿರ್ಕುಮೇ ಖಚರೇಂದ್ರಂ 
(ಶಾಂಕಿಪು, ೫-೩೫). [ಖಚರ + ಇಂದ್ರ] 


ಖಚರೇಶ (ನಾ). - ಖಚರಪತಿ: ಖಚರೇಶ ಪೊತ್ತು ನಿಂದಿರ್‌ 
ಡೊರೆನೆತ್ತುರ್ನಿೀಭರಮಂ (ಶಾಂತಿಪು. ೫-೮೪). 
(ಖಚರ + ಈಶ] 


ಖಚಿತೆ (ಗು). ೧. ಕೂಡಿಸಿದ; ಕೆಚ್ಚಿದ ; ಕುಂದಣಿಸಿದ ; ಮೆಟ್ಟಿದ: 
ಅನಂತೆಮಣಿಗಣಖಚಿತ ಲಾಲಿತ್ಮ ಸಾಂದ್ರ ರಮ್ಯಾಸ್ಥಾನ ಮಂಟಪ 
(ಬಸಪು. ೧-೪೦); ಪದ್ಮರಾಗದ ರುಚಿರರತ್ನೆವು ಜಾತರೂಪದಿ ಖಚಿತ 
ವಾದೊಡೆ ಪುಣ್ಯ (ಕುವ್ಯಾಆ. ೧೨-೨೬) ; ನವರತ್ನಖಚಿತ ಕಮನೀಯ 
ಕಾಂಚನಮಯೋನ್ನತ ದೃಢ ಪ್ರಾಕಾರದ (ಜೈಮಿಭಾ. ೩-೨೦); ನವರತ್ನ 
ಖಚಿತವಾದ ... ಚಿನ್ನದ ತೋಡವನ್ನು ಕುವರನ ಬಲಗಾಲಿಗೆ ಬಹು 
ಮಾನಿಸಿದರು (ಶಾಂತಲಾ. ೨೦೬). ೨. ನಿಶ್ಚಿತವಾದ; ಖಂಡಿತವಾದ : 
ಅಳತೆ ತೂಕ ಗಳು ಬಹಳ ಖಚಿತವಾಗಿದ್ದವು (ಭಾರದ. ೧೫); 


ಖಚಿತಗೊಳಿಸು 


ಈ ವಿಷಯದಲ್ಲಿ ಅವನು ಅಡ್ಡ ಬರುವುದು ಖಚಿತವಾಗಿತ್ತು (ಬೆವರಿ. ೫೨); 
ಇದರಲ್ಲಿ ಕೂಡ ಮಿಚಿತವಾಗಿ ನಿರ್ಧಾರಕ್ಕೆ ಬರುವುದು ಅಗುವುದಿಲ್ಲ 
(ಕನ್ನಸಂ. ೫೯). ೩, ಬೆರಸಿದ ; ಮಿಶ್ರವಾದ. 

ಖಚಿತಮಾಡಿಕೊಡು - ದೃಢೀಕರಿಸು; ಖಾತ್ರಿಮಾಡು : ತಾವು 
ಯಾರೆಂಬುದನ್ನು ** . ಖಚಿತಮಾಡಿಕೊಡುವುದುಬಹಳ ಕಷ್ಟವಾಯಿತು 
(ಪ್ರವಾಇ. 11, ೧೦). ಖಚಿತವಾಗಿ ಎ ನಿಖರವಾಗಿ; ನಿ ಶ್ಚ ತವಾಗಿ; 
ದೃಢವಾಗಿ : ದಾರ್ಶನಿಕರು ಮೂರುಮಾರ್ಗಗಳನ್ನು ಖಚಿತವಾಗಿ 
ಅನುಸರಿಸಿರುತ್ತಾರೆ (ಭಾರದ. ೨೫೮); ಬಚಿತವಾಗಿ ಹೇಳಲಾಗುವುದಿಲ್ಲ 
(ತರಬೆ. ೬೦). ಖಚಿತವಾಗು - ಖಾತ್ರಿಯಾಗು; ನಿಖರವಾಗು: 
ಕರ್ಮದ್ದಂತೆ ಫಲವೆಂಬುದು ನನಗೆ ಖಚಿತವಾಗಿದೆ (ನಾಕಥೆ. ೨೪); 


ಅವಳೇ ತುಡುಗು ಮಾಡಿರುವಳೋ ಇಲ್ಲವೋ ಎಂಬದೂ ಅವನಿಗೆ 
ಖಚಿತವಾಗಲಿಲ್ಲ (ಭಾರತಿ. ೨೫). [ಸಂ.] 
ಖಚಿತಗೊಳಿಸು (ಕ್ರಿ). ನಿಶ್ಚಿತಪಡಿಸು; ಸ್ಪಷ್ಟಗೊಳಿಸು: ಬಿಡಿಸ 


ಬೇಕಾದ ಪ್ರಧಾನಅಂಶವನ್ನು ಎದ್ದು ಕಾಣುವಂತೆ ಖಚಿತಗೊಳಿಸಿ 
ತೋರಿಸಬೇಕು (ಶಿಕ್ಷದ. ೨೩೫). [ಖಚಿತ * ಕೊಳ್‌, - ಇಸ್ಕು] 

ಖಚಿತತೆ (ನಾ). ನಿಶ್ಚಿತವಾದುದು ; ನಿಃಸಂದಿಗೃತೆ; ಖಾತ್ರಿ: ಅವನ 
ಹೇಳಿಕೆ ಯಲ್ಲಿ ಏಕರೂಪದ ಖಚಿತತೆಯಿಲ್ಲ; ಸ್ಪಷ್ಟವಾದ ನಿಲುವಿಲ್ಲ 
(ದ್ರಾವಿವಿ. ೨೧೫) ; ವಿವರಗಳು ಇದೇ ಕತೆಗಾಗಿ ಹೇಳಿ ಮಾಡಿಸಿದವು 
ಎನ್ನುವ ಖಚಿತತೆ ಉಳಿದಿಲ್ಲ (ಹೊಸಕ್ಸಿ. ೨೮೨), (ಸಂ. ಖಚಿತತಾ] 

ಖಚಿತಪಡಿಸು (ಕ್ರಿ). ನಿಶ್ಚಿ 'ತವಾಗುವಂತೆ ಮಾಡು; ದೃಢಪಡಿಸು : 
ರಾಜಿನಾಮೆಯ ವರದಿಯನ್ನು ಪ್ರಧಾನಿಗಳು ಬಚತಪಡಿಸಿಪರು (ಕಡ). 

[ಖಚಿತ * ಪೃಡಿಸು) 

ಖಚಿಯಿಸು, ಖಚಿಸು (ಕ್ರಿ). ಕೆಚ್ಚು; ಕುಂದಣಿಸು; ಮೆಟ್ಟು: ಕೋಡುಂ 
ಕುಳಗುಮಂ ಸುವರ್ಣ್ಣದೊಳ್‌ ಖಚಿಯಿಸಿ (ಎಇ. ೫೩, ೫೨೪-೧೯; 1022); 
ಸಾಸಿರೆ ಕನಿಲೆಯ ಕೋಡುಕೊಳಗುಮಂ ಪಂಚರತ್ನ್ನಂಗಳಿಂ ಖಚಿಯಿಸಿ 
(ಎಕ. 111, ಶಿಕಾರಿ (5), ೩೪೨-೫೦; 1050). ಖಚಿಸು : ರತ್ನವನು 
ಖಚಿಸಿರುವ ಕಟ್ಟಿಡ (setting. ಇಂಕನಿ). [ಬಚನ- -ಇಸ್ಕು] 4 

ಖಚಿಸು "ಖಚಿಯಿಸು' ನೋ. 

ಖಚೋರ, 'ಖಜೋರ (ನಾ). ಗಂಧಪತ್ರ; ಗಂಧಕಚೋರ: 
2 ಇಇ ೫ (ಒಷಧಿ. ೨೫); ಕಟುಕರೋಹಿಣಿ, ಆಗಿಲು, 
ಖಚೋರ, ಸಹದೇವಿ... ಅರೆದು ಸಂದುಗಳಲ್ಲಿ ಪೂಸಿದರೆ ಶೀತಜ್ವರ 
ಪರಿಹಾರವಾಗುವುದು (ಸ ವೈ. ೭೦). ಖಜೋರ: *ಗಣಹಾಸಃ- 
ಖಜೋರ”? (ಓಹಷಧಿ. ಹ ಬಾಳೆಂ ಮಲಯರುಹಂ ಕರ್ಬಾಳಂ 
ಕೋಸ್ಕಂ ಖಜೋರ ಮೇಲೆ ಲವಂಗಂ (ಅಶ್ವಶಾ ೩-೧೮). 

[ಆ ಸಂ. ಕಚೋರೆ, ಕಚ್ಛೋರ) 

ಖಜ (ನಾ). ೧. ಕಡೆಯುವಿಕೆ; ಮಂಥನ. ೨. ಮಂತು; ಕಡೆ 
ಗೋಲು. ೩. ಸೌಟು; ಸಟ್ಟುಗ. ೪. ಕದನ; ಕಾಳಗ. [ಸಂ.] 

ಖಜಕ(ನಾ).೧. ಕಡೆಗೋಲು; ಮಂತು:* ಮಂಥಣಿಗರ್ಗರಿ ಕಡೆಗೋಲ್‌ 
ಮಂಥಾದಂ ಮಂತುವಂತದಕ್ಕುಂ ಖಜಕಂ? (ವಸ್ತು ಕೋ. ೫೦-೩೧). 


ಕ 


0 


33 


೨.ಮೇಲ್ಕಟ್ಟು; ವಿತಾನ: “ಚಂದ್ರೋದಯಃ, ವಿತಾನಂ,ಉಲ್ಲೋಚಃ, |40 


ಖಜಕಃ- ಈ ೪ ಮೇಲ್ಯಟ್ಟುಗ (ಹಲಾಯು. ೫೨-೧೫೫). [ಸಂ.] 
ಖಜಾಂಚಿ, ಖಜಾಂಜಿ (ನಾ). ಖಜಾನೆಯ ಅಧಿಕಾರಿ; ಭಂಡಾರಿ; 

ಕೋಶಾಧ್ಯಕ್ಷ: ದಾದಾಭಾಯಿಯನ್ನು ಖಜಾಂಚಿಯನ್ನಾಗಿಯೂ 

ನೇಮಿಸಿದರು (ದಾದಾನ. ೧೭); ನೀನೇ ನಮ್ಮ ಖಜಾಂಚಿ (ನಾಪೋಲೀ. 
ಖಜಾಂಜಿ : 
(4 ಪಾಠ. ಹಂ. ಅರ. ಮರಾ, ಖಹಾನ್‌'ಚೀ] 


೧೮೮). 


(ಆಳಫಿ. ೧೧೧). 


ಬಾಡಿಗೆ ತೆರುವ ಖಜಾಂಜಿಯೂ ಅವನೇ |41 


ವಿ೩ಿ೧ಿ೭ 


ಖಜಿ 


ಖಜಾಂಜಿ "ಖಜಾಂಟಿ' ನೋ. 
ಖಜಾಕೆ (ನಾ). ಸೌಟು; ಸಟ್ಟುಗ. 
ಖಜಾನ "ಖಜಾನೆ' ನೋ. 


[ಸಂ. ಖಜಾಕಾ] 


| ಖಜಾನೆ, ಖಜಾನ, ಖಜೀನಿ, ಖಜೀನೆ (ನಾ). ೧. ಬೊಕ್ಕಸ; 


ಭಂಡಾರ; ತಿಜೋರಿ; ಕೋಶಾಗಾರ : ಹಜೂರು' ಖಜಾನೆಗೆ ನನಜು 
ಸಂದಾಯೆ ಮಾಡಿ (ಮಹಾವಂ, 11, ೬೭); ಆ ಹಣವನ್ನು ತಾಲ್ಲೂಕು 
ಖಜಾನೆಗೆ ಪಾರಖಾವಣೆ ಮಾಡುವುದಕ್ಕಾಗಿ (ಗ್ರಾಮಾಕ. ೩); ಈ ರೇವು 
ಪಟ್ಟಣದಿಂದ ಖಜಾನೆಗೆ ಅಪಾರ ಹಣ ಒದಗುತ್ತದೆ (ಪ್ರವಾಇ. 11, ೭೩); 
ಇವನ್ನು ನಿಮ್ಮ್‌ ಖಜಾನೆಯಲ್ಲಿ ಇಡಿಸಿ ಬಿಡಿರಿ (ಕಲಿಕು. ೧೬೩); 
ಖರ್ಚುಗಳನ್ನು ನಿರ್ವಹಿಸುವುದಕ್ಕೂ ಖಜಾನೆಯಲ್ಲಿ ಹಣವಿರಲಿಲ್ಲ 
(ದಾದಾನ. ೬೨). ಮಿಜಾನ : (ಕೈಸ್‌ಗೆ. ೫೫೬). ಖಜೀನಿ: ೨. ನಗದು 
ಹಣ; ಬಂಡವಾಳ: ಈಗ ನಮ್ಮ ಗಾಡಿಯ ಖರ್ಚಿಗಲ್ಲದೆ ಮೇಲೆ 
ಒಂದು ರೂಪಾಯಿ - ಇಷ್ಟೆ ನಮ್ಮ ಖಜೀನಿ (ಸ್ಮೃೃಕಿಚಿ, 
ಖಜೀನೆ : (8). 
[« ಪಾರ. ಖಜಾನಹ್‌; ಅರ. ಖಜಾನ, ಖಿಜಾನಾ; ಹಿಂ. ಖಜಾನಾ; 

ಮರಾ. ಖಜಾನಾ, ಖಜೀನಾ)] 

ಖಜಾನೆದಾರ (ನಾ). ಖಜಾನೆಯ ಅಧಿಕಾರಿ; ಭಂಡಾರಿ: ನವಾಬನ 
ಖಾಸಗೀ ಖಜಾನೆದಾರ ಪದವಿಯೇ ರಾಯರಿಗೆ ಪ್ರಾಪ್ತವಾಯಿತು 
(ಕಭವಿ. 11, ೨೪೧). [ಖಜಾನೆ + - ದಾರ) 

| ಖಜಾನೆದ್ರವ್ಯ (ನಾ). ಭಜಾನೆಯಲ್ಲಿರುವ ಹೆಣ; ಜೊಕ್ಕಸದಲ್ಲಿರುವ 
ಹೆಣ: ಹೈದರಲ್ಲಿ ಖಾನರು ನಾಜರಜಂಗರೆ ಖಜಾನೆದ್ರವೃವೆಲ್ಲ ದಿಕ್ಕಾ 
ಪಾಲಿಗೆ ಲೂಟಸಿಕೊಂಡು ಹೋಗುವರಲ್ಲಿ ಕೆಲವರನ್ನು ಹೊಡೆದು 
(ಹೈದರ. ೩೩). [ಖಜಾನೆ ದ್ರವ್ಯ) 

ಖಜಿಕೆ (ನಾ). - ಖಜಾಕೆ ; “ದರ್ವಿ ದಾರುಹಸ್ತಮೆನಿಪ್ಪುದದು ಖಜಿ 
ಕಾಖ್ಯಂ”ೌ (ವಸ್ತುಕೋ. “ ಬಜಿಕೆ ದರ್ವೀದಾರುಹಸ್ತಂ 
ದ್ರುತಂ ಹುಟ್ಟಿನಿಕ್ಟು” (ಮಂಗರಾ. ೬೧-೧೮).  [ಸಂ. ಖಜಿಕಾ) 

ಖಜಿಖ (ನಾ). - ಖಜಾಕೆ : (ಕ). [< ಸಂ. ಖಜಿಕಾ) 

ಖಜೀನದಾರಿ (ನಾ). ಕೋಶಾಧ್ಯಕ್ಷತೆ; ಭಂಡಾರಿಯ ಕೆಲಸ: ಸ್ವಲ್ಪ 
ದಿವಸಗಳಲ್ಲಿ ಯೇ ಬಾದಶಾಹೀ ಖಜೀನದಾರಿಯ ಅತ್ಮುಚ್ಚ ಪದಕ್ಕೇರಿ 
ದನು (ಬೆಳದೀ. ೩೨). [+ ಅರೆ. ಹಿಂ. ಖಜೀನದಾರೀ] 

ಖಜೀನಿ "ಖಜಾನೆ' ನೋ. 

ಖಜೀನೆ "ಖಜಾನೆ' ನೋ. 

ಖಜೀಲ (ಗು). ೧. ಖಿನ್ನವಾದ: ಒಂದು ಕುದುರೆಯು ಸಪ್ಪಳಿಲ್ಲದೆ 
ಅವರ ಬೆನ್ನ ಹಿಂದೇ ಬಂದು ನಿಂತುಬಿಟ್ಟಿತು. ಅದನ್ನು ನೋಡಿ ಅವರೆಲ್ಲರೂ 
«ಖಜೀಲ?' (ಖಿನ್ನರಾಗಿ) ಸ್ವಲ್ಪ ಟಂ ತನಯು (ಹಪ ೯೭); ಒನ್ಮೆಲೆ 
ಮನಸ್ಸು ಖಜೀಲ ಅನಿಸಿಹೋಯಿತು ವೆಂಕೆಣ್ಣ್ಮನಿಗೆ (ಸಾವಿಉ. ೯೩). 
(ನಾ). ೨. - ಖಿನ್ನ ತ್ರೆ: ನೀರಿನಿಂದ ಒಮ್ಮೆಲೆ ಎದ್ದು ಹೊರಗೆ ಬರುವು 
ಬೆಂದರೆ ಎಷ್ಟು ಖಕ ಕಾಗುತ್ತತೆ ಮನಸ್ಸಿಗೆ (ಹೊಸಕಿ, ೧೯೦). 

[ತ ಪಾಠ. ಓಂ. ಖಜಿಲ್‌ ; ಅರೆ. ಖಜಲ್‌ ; ಮರಾ. ಖಜೀಲ್‌] 

ಖಜೋರ "ಖಚೋರ? ನೋ. 

ಖಜ್ಜಯ "ಕಜ್ಜಾಯ' ನೋ. 

ಖಜ್ಜಾ (ನಾ). ಜಗಳ. “ಖಜ್ಜಾಖೋರ' ಪರಾ. [ಆ ಸಂ. ಖಜಾ] 

ಖಜ್ಜಾ ಜೋರ (ನಾ). ಜಗಳಗಂಟಿ; ಕಲಹಶೀಲ: (ಕ). 

[+ ಮರಾ. ಕಣೆ ಫೀ ಖೋರ್‌] 
ಖಜ್ಞಾಯೆ "ಕಜ್ಜಾಯ' ನೋ. 
ಖಜ್ಜಿ "ಕಜ್ಜಿ' ನೋ. 


೨೮೪). 


೫೦-೩); 


ಖಜ್ಜೂರಿ ೨೩೧೮ ಖಡಕು 


ಖಜ್ಜೂರಿ (ಗು). ಅನೇಕ ಎಳೆ ಅಥವಾ ಪದರಗಳಿಂದ ಕೂಡಿದ; ಬಟ್ಟಗೆ ಹಚ್ಚು ಇ ಒರೆಗೆ ಹಚ್ಚು ; : ಪರೀಕ್ಷೆಗೆ ಗುರಿಮಾಡು : 
ದಪ್ಪನಾದ. "ಖಜ್ಜೂರಿದಾರ' ಪರಾ. [«- ಮರಾ. ಖಜೂರಿಲಿ “ಎಷ್ಟುದಿನ ಹೀಗೆ ನನೆ ಭಾರನಾಗಿರಬೇಕೆನ್ನುತ್ತೀ? ಎಂದು ಇವರು 
ಖಜ್ಜೂರಿದಾರ (ನಾ). ಅನೇಕ ಎಳೆಗಳನ್ನು ಹೊಸೆದು ಮಾಡಿದ ಖಟ್ಟಗೆ ಹಚ್ಚಿದರು (ಕಾಗೆಕ. ೧೨೭) ; ಬಸವಂತಿ ಇಷ್ಟಾದರೂ ಅವನನ್ನು 
ದಾರ; ಹುರಿಗೊಳಿಸಿದ ದಾರ: ಗುಳದಾಳಿ ಪೋಣಿಸುವುದಕ್ಕೆ ಬಿಡದೆ ಖಟ್ಟಿಗೆ ಹಚ್ಚಿ (ದೀಸಹ. 11, ೧೮೩). [>] 
ಖಜ್ಜೂರಿದಾರ ಬೇಕು (ರೂಢಿ). [ಖಜೂರಿ * ದಾರ] 5 | ಖಟ್ಲಿ "ಕಟ್ಟಳ್ಳೆ' ನೋ. 
ಖಟಿಿ (ನಾ). ೧. ಹುಲ್ಲು. ೨. ಹಾಳುಬಾವಿ; ಅಂಧಕೂಪ. | |ಖಟ್ಟಿ (ನಾ). ೧. ಮಂಚ; ಹೊರಸು: “ಹೊರಸು ಖಟ್ಟಿಮೆನಿಸಿಕ್ಕು” 
4. ಶ್ಲೇಷ್ಮ; ಕಫ; ಉಗುಳು. ೪. ಫೈಗೊಡಲಿ; ಮಚ್ಚು. (ಮಂಗರಾ. ೬೦-೧೫) ; ನೆಲದಲಿರ್ದಾತನಾ ಮಂಚಮಂ ಬಯಸುವಂ ಸಲೆ 
೫, ನೇಗಿಲು. [ಸಂ. ಖಟ್ಟಿದಿಂದಿಳೆಯನೆಳಸುವಂ (ವೀಕೈಪು. ೪-೨೫-೨೨). ೨. ಉಯ್ಯಾರೆ ; 
ಖಟ್ಕಿ "ಬಟ್ಟ' ನೋ. ತೂಗುಮಂಚ. ೩. [ನಾಟ್ಯ] ಇಪ್ಪತ್ತುನಾಲ್ಕು ಸಂಯುತ 
ಖಟಿಕಟಾಹಕ (ನಾ), ಉಗುಳುವುದಕ್ಕಾಗಿ ಇಟ್ಟ ಪಾತ್ರೆ; ಪೀಕ|10| ಹಸ್ತಗಳಲ್ಲಿ ಒಂದು: ೧. ಆಂಜಲಿ. . . ೨೨. ಬಟ್ಟಿ, ೨೩. ಬೇರುಂಡ, 
ದಾನಿ; ಕಾಳಾಂಜಿ, (ಖಟಿ * ಕಟಾಹಕ?] ೨೪. ಅವಹಿತ್ಯ್ಯ (ಅಭಾನೃ. ೪೮). [ಆ ಸಂ. ಖಟ್ಟಾ] 
ಖಟಿಪಟ "ಕಟಪಟಿ' ನೋ. ಖಟ್ವಾಂಗ (ನಾ). ೧. ಮಂಚ: ಅಖಂಡಜ್ಞಾನಭರಿತಂಗೆ ಪೃಥ್ವಿಯೆ 
ಖಟಿಜಾಕಿ (ನಾ). (ಉಕ) ೧. ಹಿಂದಕ್ಕೆ ಬರದೆ ಇರುವ ಸಾಲ; ಖಟ್ವಾಂಗ ಆಕಾಶವೇ ಕಿರೀಟ ಮೇಘಾದಿಗಳೆ ಮಜ್ಜನ (ಆಖಂಡೇ. 
ವಸೂಲಾಗದ ಸಾಲ. ೨. ಸಾಲವನ್ನು ಮರಳಿ ಕೊಡದೆ ೩೩೯-೫೨). ೨. ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ; 
ಇರುವವನು: ಯಾವನೊ ಒಬ್ಬ ಖಟಿಬಾಕಿ ಗಿರಾಕಿಗೆ ಹುಂಬತನದಿಂದ |'5 ಪರಮೇಶ್ವರನ ಆಯುಧ: ಹುಲಿಚರ್ಮವಾವ ವಸ್ತ್ರದೊಳಗು 
ಸಾಲ ಕೊಟ್ಟು ಇವರು ವಸೂಲಮಾಡದೆ ಎಷ್ಟೊ ವರ್ಷ ಬಿಟ್ಟುಬಿಡುತ್ತಾರೆ ಖಟ್ವಾಂಗನಾವ ಆಯು ಧದೊಳಗು (ಅವಚಂ. ೧೫೪-೭೦೫); 
(ಗಾಳಿಸ. ೧೮೭). "ಬೇಬಾಕಿ' ಪರಾ. [ಖಟ್ಮಿ (ಆ ಖಟ್ಟಿ) * ಬಾಕಿ) ಖಟ್ವಾಂಗಮಂ ಬಿಡಿಸಿ ಮಾದುಫಲಮನಿಂಬುಗೊಳಿಸಿ (ಗಿರಿಕ. ೧೦-೬೦೦); 
ಖಟರಾ, ಖಟಾರ (ನಾ). (ಉಳ) ೧. ಎತ್ತಿನ ಬಂಡಿ; ಚಕ್ಕಡಿ: ಲಲಿತ ಖಟ್ವಾಂಗದ' ಕಪಾಲದ ಹೊಳೆವ ಶೂಲದ ಕರದ ನಿಗಮಾವಳಿ 
ನಮ್ಮ ದಾವಲ್‌: ಸಾಬನ ಖಟರಾ ಅದ ತಾಬೇದಾಗ (ದೀಪಹ. 11, ೩೮೭). ಶಿರೋಮಣಿ ಮೆಜಕೆದನಂದೀಶಾನವಕ್ವ್ರದಲಿ (ಕುವ್ಯಾಅ. ೬-೭೩), 
ಖಟಾರ (ಗು). ೨. ಕೆಟ್ಟು ಹೋದ; - ನಿರುಪಯೋಗಿಯಾದ : || ೩. ಸೂರ್ಯವಂಶದ ಒಬ್ಬ ಅರಸು; ದಿಲೀಪ: ಎಣೆಯಾವಂ 
ಹೊಡದು ಹೊಡದು ನುಗ್ಗಾದ ಖಟಾರ ಮೋಟರದಂತೆ ಅಗಿರತದೆ ನರಕೊಳ್‌ ಖಟ್ವಾಂಗ ಭೂಪಶಿಲಕಂಗಿಳೆಯೊಳ್‌ (ವಿಷ್ಣುಪು. ೧೪-೯೪). 
(ಅನ್ನ. ೧೩೧). [*- ಮರಾ. ಖಟಾರಾ] ೪. ಒಂದು ಬಗೆಯ ವೃಶ್ಚ; ಹೆಮ್ಮರ: *ಖಟ್ವಾಂಗಂ ತಾನರಳಕ್ಕುಂ” 
ಖಟಾ ಟೋಪೆ (ನಾ). ೧. ದೊಡ್ಡ ಆಡಂಬರ; ಡೌಲು. ೨. ಸಾಹಸ; (ವಸ್ಮುಕೋ. ೩೫-೧೭); “ಖಟ್ವಾಂಗ - ಹೆಮ್ಮರ? (ಓಷಧಿ. 93). 
ಪ್ರಯತ್ನ : ದೇವರ ಕಾರಣಿಕರ ಮುಂದೆ ಮನುಷ್ಯರ ಖಟಾಟೋಪವೇನಲ್ಲ "ಖಟ್ವಾಂಗಗುಳಿಗೆ' ಪರಾ. [ಸಂ.] 
ವಲ್ಲ (ಸ್ವಸ್ನಹೊ. ೧೨೦). ೩. ಗಲಾಟಿ; ಗೊಂದಲ; ಗಡಿಬಿಡಿ: |25| ಖಟ್ವಾಂಗಗುಳಿಗೆ (ನಾ). ಅತಿಸಾರಕ್ಕೆ ಔಷಧಿಯಾಗಿ ಕೊಡುವ 
ಎಷ್ಟು ಖಟಾಟೋಪ ಎಷ್ಟು ಗೋಳಾಟ (ತಿಡುಗು. ೪೧) ; ಜಗತ್ತಿನ ಈ ಮಾತ್ರೆ, ಗುಳಿಗೆ: ಖಟ್ಟಾಂಗಗುಳಿಗೆ: - ಹೆಮ್ಮರದ ತೊಕ್ಕನು 
ಯಾವತ್ತು ಖಬಾಟೋಪವು ಮಾಯಾಪ್ರಸಾರವಿರುತ್ತೆದೆಂದು ಹೇಳಿ... ನಾಗಳ ನೀರಿನಲ್ಲಿ ಹಾಕಿ ಕಷಾಯವಿಕ್ಕಿ.. . . ಗುಳಿಗೆಯಂ ಮಾಡಿ 
ಉಪದೇಶವನ್ನು ಸ್ವಲ್ಪಮಟ್ಟಿಗೆ , ಮಾಡಿದರು (ತುಳಸಿ. ೧೮೮). (ಸಕವೈ. ೩೩೦). (ಖಟ್ಟಾಂಗ + ಗುಳಿಗ] ' 
"ಅಟಾಶೋಪ' ಪರಾ. [«- ಹಿಂ. ಮರಾ. ಖಟಾಟೋಪ್‌'] ಖಟ್ವಾಂಗಧರ (ನಾ). ಖಟ್ಟಾಂಗವನ್ನು ಧರಿಸಿದವನು; ಶಿವ: 
ಖಟಾರ "ಖಟರಾ' ನೋ. 30| ಖಟ್ವಾಂಗಧರೆಂ ಗಿರಿತನಯಾರ್ಧಾಂಗಧರಂ . . . ಚಂದ್ರಧರಂ 
ಖಟಿಕೆ (ನಾ). ಸೀಮೆಸುಣ್ಣ ; ಖಡು. [ಸಂ. ಖಟಕಾ] (ವಸ್ತು ಕೋ. ೩-೧೪) ; ಪಟ್ಟವ ಕಟ್ಟ ಸಲಹಿ ಪಾವನಮೂರ್ತಿ ಖಟ್ವಾಂಗ 
ಖಟವಿಟ "ಕಟಪಟ' ನೋ. ಧರ ನೇಮಿಸಿದ (ಹರಿಸಾಂ. ೯೪-೩೯). [ಸೆಂ.] 
ಖಟಲ್‌ "ಖಟಾಲ್‌' ನೋ. ಖಟ್ಟಾಂಗಿ (ನಾ). = ಖಟ್ಟಾಂಗಧರ : ಖಟ್ಟಾಂಗಿ [ನಾಕಾಂ. ಕಷ್ಟಾಂಗ] 
ಖಟೀತೆ (ಗು). ತಡೆದು ನಿಂತ; ಸ್ಮಗಿತವಾದ; ಹಿಂದೆ ಉಳಿದ: ಶಿವರೂಪ ಸಿದ್ಧರಾಮನ ಕಂಡು ಸಾಷ್ಟ್ರಾಂಗವೆಜಗಿ ಕೊಂಡಾಡೆ 
ಎಷ್ಟೋ ಖಟೀತ ಜೀನಸು ಅಂದರೆ ಬಹಳ ದಿವಸದಲ್ಲಿ ಖರ್ಚು ಆಗುವಂಥ |35) (ಅಮುಸಾಂ. ೨-೪೪). [ಸಂ. ಖಟ್ವಾಂಗಿನ್‌] 
ಔಷಧಿ ವಗೈರೆ (ಮುಂಬವ್ಕಾ. ೯ ಪ್ರಸ್ತಾವನೆ). [«- ಮರಾ. ಖಟೀತ್‌]| | ಖಡ (ನಾ). ೧. ಮಜ್ಜಿಗೆ ಹುಳಿ; ಪಳಿದ್ಯು. ೨. ಹುಲ್ಲು. ೩. ಒಡೆಯು 
ಖಟ್ಟಿ, ಖಟ್ಕ (ಗು). ೧. ಬಲವಾದ ; ಗಟ್ಟಿಯಾದ. "ಖಟ್ಟಖರೆ? ವುದು; ಭಾಗಮಾಡುವುದು. [ಸಂ.] 
ಪರಾ. ೨. ಮೊಂಡ; ನಿಷ್ಠುರವಾದ : ಅವರಿಗೆ ಇವರಿಗೆ ಕೈಗಡಸಾಲ ಖಡಕಂ, ಖಡಕ್ಕು (ಗು). ೧. ತೀಕ್ಷ್ಮವಾದ; ಉಗ್ರವಾದ; ಕಕೋರ 
. ಖಟ್ಟಿ ಗಿರಾಕಿಗಳಿಗೆಲ್ಲಾ ಕೊಟ್ಟು (ಜನಜೀ. ೫೧); ಒಬ್ಬ ಖಟ್ಟಿ ವಾದ. (ನಾ). ೨. ತೀವ್ರತೆ; ಉಗ್ರತೆ; ಆವೇಶ: ಎಷ್ಟು ಖಡಕಿ 
ಮುದುಕಿಯ ಹತ್ತಿರ ಎರಡು ಗಡಿಗೆಗಳಿವೆಯೆಂದು . . , ಶಿಳಯಿತು |40 ನಿಂದ ಹೋರಾಡಿದರೂ ಸುತ್ತುವರಿದ ಸೇನೆಯ ಇದಿರು ಮೈಸೂರು ಬಲ 
(ಕನಕ. ೧೪). ಖಟ್ಮ: ೧. "ಬಟಬಾಕಿ' ಪರಾ. [-- ಮರಾ. ಕಟ್ಟಾ] ಹಿಂಜರಿಯುತ್ತಿತ್ತು (ಅನ್ನಾವ. ೨೧). ೩. ಸಡಗರ; ವಿಜೃಂಭಣೆ; 
ಖಟ್ಟಿಖರೆ(ನಾ). ಕಡು ಸತ್ಯು; ಪೂರ್ತಿ ನಿಜವಾದುದು: ಅಗದೀ ಬಟ್ಟಿ ಖರೆ ವೈಭವ : ಖಡಕೀಲೆ ಉಡಿಯಕ್ಕಿ ಹಾಕಿದರವ್ವಾ ಒಳ್ಳೆ ದುಡುಕೀರೆ 
ಆಗುವಂಥಾದು ಹೇಳರಿ (ನಾಧಾರಿ. ೪೧). [ ಖಟ್ಟ * ಖರೈ (< ಖರೆಯ)] ಮುಂದಕೆ ನೂಕಿಧರವ್ವಾ (ಶರೀಫ. ೨೧-೧) ; ಈ ವರೆಸದ ಜಾತ್ರಿ ಬಾಳ 
ಖಟ್ಟಿಕೆ (ನಾ). ೧. ಕಟುಕ; ಕಸಾಯಿಗಾರ. ೨. ಬೇಟೆಗಾರ; ಖಡಕಲೇ ಆಗೂದೈತಿ (ಚಿಂದಯ. ೫೩). ೪. ಕಠೋರನಾದವನು ; 
ಮೃಗಪಕ್ಷಿಗಳನ್ನು ಹಿಡಿದು ಮಾರುವವನು. [ಸಂ.] | ಕಟ್ಟುನಿಟ್ಟಾದವನು: ಅವರಣ್ಣ ಮೊದಲೆ ಖಡಕು. ಇಂಥಾ 


ಖಟ್ಟು (ನಾ). ಒರೆಗೆ ಹಚ್ಚುವಿಕೆ ; ಸರೀಕ್ಷೆ, ಪತ್ರ ಹೋದರೆ ಸಾಕು. ತಿರಿಗಿ ಕಳಿಸಿಬಿಡ್ರಿ ಅಂತಾರ (ವೈನಿ. ೩೦೨). 


ಖಡಕ್ಕು ೨೩೧೯ ಖಡ್ಗ 
ಖಡಕ್ಕು: ೧. ಖಡಕ್ಳಾದ (515078) ಬೀರನ್ನು ಕಷ್ಟದ ಕೆಲಸಕ್ಕೆ! | ಖಡಾಜಂಗಿ, ಖಾಡಾಜಂಗಿ (ನಾ). ಕಟುವಾದ ವಾದವಿವಾದ; 
ಕುಡಿಯುವುದು ಅಗತ್ಯವೆಂದು ಅವನು ತಿಳಿದುಕೊಂಡಿ ದ್ಧ ನು ತೀವ್ರ ವಾದ ಜಗಳ: ಸುರೇಶ ತನ್ನ, ಶ್ಮಾಮರಾಯನ ನಡುವೆ ಆದ 
(ಬೆಂಜನ್‌. ೭೫). ಖಡಾಜಂಗಿಯ ವಿವರ ಒಪ್ಪಿಸಿದ (ದೀಪಹ. 11, ಸಚ ಬರುವ ವಾರವೇ 
ಖಡಕ್ಕಾಗಿ - ಚೆನ್ನಾಗಿ; ಉತ್ತಮವಾಗಿ: ಒಳ್ಳೇ ಮಸಾಲೆ | ಈ ಬಗ್ಗೆ ಸರಕಾರ ಮತ್ತು 'ಸಭಾಸದರಲ್ಲಿ " ಬಡಾಜಂಗಿ ? ಆಗುವ ಸಂಭವ 
ಸಾಮಾನು ಹಾಕಿ ಖಡಕ್ಕಾಗಿ ಮಳ್ಳಿಸುತ್ತಿದ್ದೆ (ವೈನಿ. ೨೧೫). | 5 ಬಹಳವಾಗಿದೆ (ಕರ್ಣಏ. ೬). ಹಾಡಾಜಂಗಿ : ಶಿನ್ನನ ಹೆಂಡತಿಗೆ 
[*- ಮರಾ. ಖಡಕ್‌ ; ಹಿಂ. ಕಡಕ*] | ಮತ್ತು ತುಂಗಕ್ಕನಿಗೆ ಒಳ್ಳೇ ಖಾಡಾಜಂಗಿ (ಮೂರುದಾ. ೧೪೭). 
ಖಡಕ್ಕು " ಖಡಕು? ನೋ. | [4 ಮರಾ. ಖಡಾಜಂಗೀ) 
ಖಡಖಡ (ನಾ). ಒಂದು ಅನುಕರಣ ಪದ. "ಖಡಖಡನೆ' ಷರಾ. | ಖಡಾನಿಗೆ "ಕಡಾವಿಗೆ' ನೋ. 

ಖಡಖಡನೆ (ಅ). "ಬಡಖಡ' ಎಂದು ಶಬ್ದವಾಗುವಂತೆ: ಖಡಖಡನೆ| | ಖಡಿ, (ನಾ). ೧. ಕಲ್ಲಿನ ಸಣ್ಣಚೂರು; ಜಲ್ಲಿ: ರಸ್ತೆಯ ಮೇಲೆ 


ಹಲ್ಲಡಿಯುತಲಿ ಗುಡುಗುಡಿಸುವೊ ಘನಘೋಷದಲಿ .. . ಅಡವಿಯ 10, ಖಡಿಹಾಕಿ... ಸಮಮಾಡುವುದೂ ಸಾಗಿದೆ (ಅನ್ನ. ೧೯೭). ೨. ಗೋಲಿ, 


ಲ್ಲಾರ್ಭಟ ಮಾಡಿದಳು (ಕರ್ಣಾಕ. ೨೯೩). [ಖಡಖಡ + -ಅನೈ] ಗುಂಡು (?); ಸಡಗರ ಯಾರಿಂದ ಬಡಿಐಾರ ಯಾರಿಂದ ಖಡಿ ಹೊಡದು 
ಖಡಖಡಾಟಿ (ನಾ). ಖಡಖಡ ಶಬ್ದ ಮಾಡುವಿಕೆ; ಗರ್ಜನೆ: ಆಡು ಮಗನಿಂದ ಕಟ್ಟಕಲ್ಲ ಜಡಿದೇರಿ ಬರುವ ಸೊಸಿಯಿಂದ (ಗರತಿ. ೧೦೧). 
ಅತ್ತೆಯ ಗುಡುಗು ತನ್ನ ಖಡಖಡಾಟವನ್ನು ಇನ್ನೂ ಹೆಚ್ಚಿಸಿತು [«- ಮರಾ. ಖಡಿ] 


(ಸ್ಮೃೃತಿಚಿ. ೨೮). [«- ಮರಾ. ಖಡಖಡಾಟ್‌ ; ಹಿಂ. ಖಡಖಡಾಹಟ್‌] | | ಖಡ್ಕಿ (ನಾ). ಚೂರು; ತುಂಡು: ಕಾಮನಿಗೆ ಯೋಗ್ಕವಾದ ಮೃಗ 
1 


ಖಡಖೋಡು, ಖಡಾ ಖೋಡು (ನಾ). ಬಲವಾಗಿರುವುದು;|'5 ನೇತ್ರೆಯರ ಅವಯವಂಗಳ ಬಲ್ಲವರು ಕೂಡಿ ಕಾಡಗಿಚ್ಚಿನ ಖಡಿಗಳಂತಿರ್ಪ 


ಮಜಬೂತು; ಬಂದೋಬಸ್ತು: ಅವನಿಗೆ ಖಡಖೋಡಾಗಿ, . . ಸ್ವರಂಗಳ ನೆನೆಯುವುದು (ಕಾಮಶಾ. ೨-೩೦). [ಆ ಕಡ್ಡಿ) 

ನಬಿಲ್ಲದೆ ಬಲವುಂಟಾದ್ದು (ಕಥಾಮಂ. 1೪, ೨೫). ಖಡಾಖೋಡು : | | ಖಡ್ಕಿ (ನಾ). ಕಟು; ಕಡು (?) : ಮಡದಿ ಭಾಗೀರಥಿ ನಿನ್ನ ಖಡಿಯ 

ಈ ಚಿನ್ನದ ಬಳೆ ಖಡಾಖೋಡಾಗಿದೆ (ರೂಢಿ). [?) | ಕೋಪವ ಕಂಡು ಕೊಡಲಿಲ್ಲ ಹೆಣ್ಣು ಮಗನಿಗೆ, ಏ ಭಾಗೀರಥಿ ಕೊಡಲಿಲ್ಲ 
ಖಡಗಾಯಿ (ನಾ). ಕಹಿಯಾದ ಕಾಯಿ ; ವಿಷಗಾಯಿ : ಒಂಜೇ | ಹೆಣ್ಣು ಮಗನಿಗೆ ಬ್ರಹ್ಮಚರ್ಯ ಹಿಡಿದ ಭೀಷ್ಮನ ಮರತೇನ 

ಸವತಿಯ ಬಳ್ಳಿಗೆ ಸೀಕಾಯಿ ಬಿಡುವಂತೆ ಕಹಿ ಖಡಗಾಯಿಯೂ |20| (ಕರ್ಣಾಕ. ೨೩೭). (ಆ ಕಡಿದು?) 

ಬಿಡುತ್ತವೆ (ದೀಪಹ. 11, ೩೭೦). ಖಡಿಕೆ (ನಾ). - ಖಟಕೆ: (8). [ಆ ಸಂ. ಖಟಕಾ] 


[ಖಡ್ಕ (ಆ ಕಟ್ಟು) * ಕಾಯ್ಕಿ (ಆ ಕಾಯರ್‌,)] | ಖಡಿಚಿ "ಕಡಚಿ' ನೋ. 
ಖಡಚಿ "ಕಡಚಿ? ನೋ. ಖಡಿಯ "ಕಡೆಯ್ಯ' ನೋ. 
ಖಡತರ (ಗು). ಕಠೋರವಾದ; ಉಗ್ರವಾದ; ನಿಷ್ಠುರ: ಹಾಂಗ | ಖಡು, ಕಡ್ಕು (ನಾ). (ಉಕ) ಸೀಮೆಸುಣ್ಣ : ಸುಣ್ಣದ ಕಛು ಖಡು, 


ಅನಬಾರದಪ್ಪಾ ಅನಂತಾ. ದೇನಿ ಭಾಳ ತತ ಗತರ ೧೫೪). | - . * ಮುಂತಾದ ಶಿಲೆಗಳಲ್ಲಿ ಕಾರ್ಬೊನ್ನು ಇರುತ್ತದೆ (ಮುಂಬಯಿ. 
[4+ ಮರಾ. ಖಡತರ್‌] | 1 ೬-೧೨); ಬಾಗಿಲ ಮೇಲೆ ಖಡುವಿನಿಂದ ಬರೆದ ಹೆಸರನ್ನು ಓದಿದ 
ಖಡಲ್ಲಿ (ನಾ). ಒಂದು ಬಗೆಯ ಆಯುಧ; ಕೊಡಲಿ (?): ಕತ್ತಿ! |. (ಪ್ರೇಮತ. ೬೫); ನೀಳವಾದ ಬೈತಲವು . . . ಖಡುವಿನ ನೀಳನಾದ 
ತೆಡಾಯ ಖಡಲ್ಲಿ ತೆಯಲ್ಲಿ ಬಿಲ್ಲು ನಾರಾಚ ಗದೆ... ಮೊದಲಾದಾ | ಗೆರೆಯಂತೆ ಶೋಭಿಸುತ್ತಿತ್ತು (ರಕ್ತಧ್ವ. ೨೧೬); ಖಡುವಿನ ಪುಡಿ 
ಬತ್ತೀಶಾಯುಧ (ಎಕ. 2೭೪1, ಗುಬ್ಬಿ, ೭೪-೨೧ ; 1672). [?) | ಕೊಟ್ಟರೂ ನಿದ್ದೆ ಬಂದಿತಂತೆ (ಸಾಹಿವಿ. ೩೮). ಕಡ್ಕು : (ಕಿ). 
ಖಡಾಖಂಡಿತ (ಗು). ಸುಸ್ಪಷ್ಟ ವಾದ; ಖಂಡತುಂಡಾದ; ; 30| (4 ಮರಾ. ಖಡೀ, ಖಡು, ಖಡೂ .! ಸಂ. ಖಡೀ] 
ನಿರ್ದಾಕ್ಷಿಣ್ಯವಾದ. | |ಖಡುಗ "ಖಟ್ಲ? ನೋ. 
ಖಡಾಖಂಡಿತವಾಗಿ - ಖಂಡತುಂಡಾಗಿ ; ಸ್ಪಷ್ಟವಾಗಿ; ನಿರ್ದಾ | ಖಡುಗಧಾರೆ "ಖಲ್ಸಧಾರೆ' ನೋ. 
ಕ್ಷಿಣ್ಯವಾಗಿ : ತಾನು ಅಷ್ಟು ಖಡಾಖಂಡಿತವಾಗಿ ಮಾತನಾಡಿದ್ದು ತಪ್ಪು | ಖಡುಗಮಿಗೆ (ನಾ). - ಖಡ್ಗಮೃಗ: ಮೆರೆದುದೆಡಗೈ ರೌದ್ರಮುಷ್ಟಿ 
(ಏಳಜೀ. ೯೪); ಸತ ಖಡಾಖಂಡಿತವಾಗಿ ಹೇಳಿದಾಗ ಚಹ | | ಯಲ್ಲಿ ಖಡುಗಮಿಗದೊಗಲಿನ ಕರಿ ಗುರಾಣಿ (ಶ್ರೀರಾಮಾ. ೬೪೩-೩೯). 
ಮುಗಿದಿತ್ತು (ಮಾಮನೆ. ೨೬) ; ಅವಳು ಎಂದೂ ಅವನ ಎದುರಿಗೆ ವಿಚಾರ 35 | [ಖಡುಗ (ಆ ಖಲ) * ಮಿಗ] 


ವಾದವನ್ನು ಖಡಾಖಂಡಿತವಾಗಿ ಹೀಯಾಳಿಸಿರಲಿಲ್ಲ (ದೂರಸ. ೧೮೮). [1]. ಖಡೆ "ಕಡೆಯ್ಯ' ನೋ. 
ಖಡಾಖಡಿ." ಕಡಾಖಡಿ, ಖಾಡಾಖಾಡಿ, (ನಾ). ಖಂಡಿತ; ಸ್ಪಷ್ಟ. ಖಡೆಯ "ಕಡೆಯ್ಯ' ನೋ. 
ವಾದುದು; ಖಂಡತುಂಡ: ನಾವುಗಳು ಖಡಾಖಡಿಯಾಗಿ ak] ಖಡ್ಗ (ನಾ). ೧. ಕತ್ತಿ; ಕರವಾಳ ; ತಲವಾರೆ : “ಕರವಾಲಮಸಿ ರಿಸ್ಕಿ 
ಹೇಳಲೇಬೇಕು (ದೌಲತ್‌. ೨೬೬) ; ಈ ಚಕ್ರೇಶ್ವರನಿಗೆ ಖಡಾಖಡಿಯಾದ | | ಖಡ್ಡಂ ಕ್ಕ ಓೈಪಾಣಮೆಂದಿರಲಡಾಯುಧಮೆನಿಕ್ಕು'' (ಮಂಗರಾ. ಆ೮-೩೭) ; 
ಮಾತೊಂದನ್ನು ಹೇಳಿಹೋಗಬೇಕು (ಶ್ರೀರಾಯ. ೨೩೭); ನಾನು |40, ಖಡ್ಗದಿಂ ಖಡ್ಗದಿಂ ಮಾಡುವ ಯುದ್ಧಮಾವುದದು ಖಡ್ಡಾಖಡ್ಡಿ 
ಖಡಾಖಡಿಯಾಗಿ ನಿರಾಕರಿಸಿದೆನು (ಬೆಂಜನ್‌. ೨೦೦). ಈಕಡಾಖಡಿ: || (ಶಮದ. ೧೮೫ ಪ್ರಯೋ) ; ಕಯ್ಯಾರೆ ಖಡ್ಗಮಂ ಕೊಟ್ಟು ತನ್ನರಸಿಯಂ 
(ಕಿ). ಖಾಡಾಖಾಡಿ,| : ನಾವು ಖಾಡಾಖಾಡಿ ಚ ತತ |. ಹೊಯ್ಕೆಂದು ಪೇಳದಡನಿಗೆ ಕಳುಹಿ ಬಾಯೆಂದನಯ್ಯಯ್ಯೊ ರಾಘವಂ 
(ರೂಪಸಂ. ೨೦) ; ನಾನು ಬರುವುದಿಲ್ಲ ಎಂದು ಖಾಡಾಖಾಡಿಯಾಗಿ | ಕಾರುಣ್ಕನಿಧಿ(ಜೈ ಮಿಭಾ.೧೯-೧೭). ೨೬ ಖಡ್ಗ ಮೃ ಗೆ: (ರಡಿ. ಕಾಡ್ಗೋಣ 
ನುಡಿದಳು (ಸಂಜೀವಿ. ೧೩೩). [*- ಮರಾ. ಖಡಾಖಡೀ] ಪೇರ್ಮರೆ ಚಿತ್ರಕಾಯ ಸೂಕರ ಖಡ್ಗ ಚಂಬು (ಭೈರವೇ. ೩-೧೭). 
ಖಡಾಖಡ್ಮಿ "ಖಾಡಾಖಾಡ್ಮಿ' ನೋ. “| ೩. ಎಂಟು ಮಹಾ ನರಕಗಳಲ್ಲಿ ಒಂದು: ಖಡ್ಗ 
ಖಡಾಖೋಡು "ಖಡಖೋಡು' ನೋ. ಸಂತಾಪಂಗಳಿಂಬಿನೇ ಯೆಂಟು ಮಹಾನರಕಂಗಳು (ವಿವೇಕ. ೧೭೯). 


ಖಡ್ಗಕರ ೨೬೨೦ 


೪. [ಕಾನ್ಯಮಾ] ಒಂದು ಬಗೆಯ ಚಿತ್ರಕಾವ್ಯ; ಖಡ್ಗದ ಆಕಾರ | | 
ದಲ್ಲಿರುವ ಪದ್ಯಬಂಧ: (8). "ಬಲ್ಸ' ಪರಾ. ೫. [ನೀತ್ಸೆ] ವೀರ 
ಭದ್ರನ ಸ್ತೋತ್ರ: ಪದ್ಧತಿಯಂತೆ ಭಕ್ತರಹಳ್ಳಿ ಯಿಂದ ಲಿಂಗಧೀರಪ್ಪನ 
ವಂಶದನರು ಬಂದು ವೀರಭದ್ರನ ಅವತಾರಕ್ಕೆ ಸಂಬಂಧಿಸಿದ ಖಡ್ಗಗಳನ್ನು 
ಹೇಳಿ ಹೋದರು (ಊರುಳಕ. ೧೦೨). 5 

ಖಡ್ಗ ಹೇಳುವದು - ಕೈಯಲ್ಲಿ ಖಡ್ಗವನ್ನು ಹಿಡಿದು ವೀರಭದ್ರ 
ದೇವರನ್ನು ಸ್ತುತಿಸುವಿಕೆ. [ಸಂ.] 

ಖಡ್ಗಕರ (ನಾ). ಕತ್ತಿ ಹಿಡಿದಿರುವ ಕೈ ; ಖಡ್ಗಪಾಣಿ :. ಖಡ್ಗಕರೆದಿಂ | 
ಮುನ್ನಲೈದಾಸ್ಥಾ ನಸಾಲೆಗೆ ಕುಳಿತು ವಿಸ್ಟರದಿ (ಬಿಜ್ಜಪು. ೧೦೨-೫೦). | 

[ಖಡ್ಗ + ಕರ್ಕ] 10 

ಚೈವಿ (ನಾ). ಖಡ್ಗದ ಹೊಳಪು: ರುಗರುಗಿಪ ತನುರುಚಿಯ 

ಮಿಂಚನು ಮಿಗುವ ಖಡ್ಗಚ್ಛವಿಯ ತಲೆಯೊತ್ತುಗಳ ಚಾವಡಿಯೊಳಗೆ | 
ಕೌರವರಾಯನೈತಂದ (ಕುವ್ಯಾಅ. ೭-೨೬). [ಖಡ್ಗ + ಛವಿ) | 
ಖಡ್ಗಧಾರಾವ್ರತ (ನಾ). ೧. ದಂಪತಿಗಳು ಏಕಶಯ್ಯೆಯಲ್ಲಿದ್ದರೂ 
ಸಂಯಮದಿಂದ ಇರುವುದು : ಖಡ್ಗಧಾರಾವ್ರತವನಾಂತು ದಶರಥ 
ನೃಪಂ... ತನುಜಾತಕಾಮೇಷ್ಟಿಯಂ ಕೈಕೊಂಡು (ಶ್ರೀರಾಮಾ. | 
೧೧-೨೯೭)."ಅಸಿಧಾರಾವ್ರತ' ಪರಾ. ೨. ಆಚರಿಸಲು ಕಷ್ಟವಾದ 
ವ್ರತ. [ಸೆಂ. (ಖಡ್ಗ * ಧಾರಾ + ವ್ರತ)] 4. 
ಖಡ್ಗಧಾರೆ (ನಾ). -- ಉಲ್ಲಧಾರೆ : | 


ಕೊೋಪಾನಲನಂ ಬಡ್ಗ 


13 


| ಖ 


ಖಡ್ಗಿಗ 


ಡ್ಲಮೃಗೆ (ನಾ). ಮೂಗಿನ ಮೇಲೆ ಕೊಂಬುಳ್ಳ ಮೃಗ; ಗಂಡಕ 


ಮೃಗ; ಗೇಂಡಾಮೃಗ: “ಗಂಡಕಂ ಖಡ್ಗಮೃಗಮಕ್ಕು? 
(ಮಂಗರಾ. ೪೪-೧೧) ; ಕಾಡುಗಳಲ್ಲಿ ಜೀವಿಸುವಾಗ ಖಡ್ಗ[ಪಾತಾಂ. 
ಡ್ಲಿ]ಮೃಗವು ೭೦-೮೦ ವರ್ಷಕಾಲ ಬಾಳುವುದು (ಬಾಲಪ್ರ. 111, ೧೩೮೫). 
"ಖಡ್ಲಿ? ಪರಾ. [ಖಡ್ಗ * ಮೃಗ] 


ಖಡ್ಡರತ್ನ್ನ (ನಾ). [ಜೈನ] ಚಕ್ರವರ್ತಿಗಳಿಗೆ ಸೆಹಜವಾಗಿ ಒದಗುವ 


ಬಳು ನ ಜವರತ್ನ, ಗಳಲ್ಲಿ ಒಂದು; ಶ್ರೇಷ್ಠವಾದ ಖಡ್ಗ : 
ಸೌನಂದಕಮೆಂಬ ಖಡ. ರತ್ನ ಮುಂ (ಆದಿಪು. ಜಾ ವ); ಜವನ 
ನಾಲಗೆಯ, ಪೋಲ್ವೆಯಾದ ಸೌಗಂಧಕಮೆಂಬ ಖಡ್ಗರತ್ನಮುಂ 
(ಚಂದ್ರಪು. ೬-೧೦೧ ವ). [ಖಡ್ಗ + ರತ್ನ] 


ಖಡ್ಗವನಿದ್ಯ (ನಾ). ೧. ಖಡ್ಗ ಪ್ರಯೋಗದ ವಿದ್ಯೆ. ೨. ಉಳಿಯನ್ನು 


ಉಪಯೋಗಿಸುವ ವಿದ್ಯೆ; ಚಾಣದಿಂದ ಕಂಡರಿಸುವ ಶಕ್ತಿ. 

ಖಡ್ಗ ವಿದ್ಧಸಿದ್ಧಾಚಾರ್ಯ ಇ ಕಂಡರಿಸುವುದರಲ್ಲಿ ಬಲ್ಲಿದ: ಕಲ್ಲ 
ಬೆಸಗೆಯ್ದೊ ಆಯ್ಕಣ್ನ« * * ಮಂ ಬರೆದೊ ಖಡ್ಗವಿದೈಸಿದ್ಧಾ ಚಾರ್ಯ್ಮೊ 
(ಎಕ. ೪111, ಸೊರಬ. ೨೪೫-೫ ; 950). [ಖಡ್ಗ + ವಿದ್ಯ] 


ಖಡ್ಗಹಸ್ತೆ (ನಾ). ೧. ಕೈಯಲ್ಲಿ ಕತ್ತಿ ಹಿಡಿದವನು; ಖಡ್ಗಪಾಣಿ. 


೨. ಭೈ ರವ: *ತೋರಮೂರ್ತಿಯು ಖಡ್ಗಹಸ್ತಂ ದಿಗಂಬರಂ 
ಭೈರವನ ಪೆಸರಕ್ಕುಗಿ (ಮಂ ಗರಾ, ೫-೧೫). 
[ಖಡ್ಗ * ಹಸ್ತ) 


(ಪಾಕಾಂ. ಆ] ಧಾರಾಜಲದಿಂ ನಂದಿಸಲುಂ (ಪಂರಾಮಾ. ೧೩-೧೩ ವ) ; ೫. ಖಡ್ಗಾಂಶು (ನಾ). ಖಡ್ಗದ ಕಿರಣ, ಹೊಳಪು, ಕಾಂತಿ: 


ಚೋರರ ಖಡ್ಗಧಾರೆಯಿಂ ಬಸವಳಿದ ಹಸುಳೆಯಂ ತನ್ನ ಯ ಜು |; 
ನೆಂದೇ ಬಗೆದು ಕರೆಕರೆದು ತಲೆದಡವಿ (ಹಚಕಾ. ನಿ 


[ಖಡ್ಗ 4 ಧಾರೆ) 
ಖಡ್ಗಧೇನುಕ (ನಾ). ೧. ಕಿರುಗತ್ತಿ; ಸುರಗಿ: ಕೋಶಗುಪ್ತ | | 
ಗುಲ್ಫ್ಭಾಂತರಪ್ರಾಪ್ತ ಖಡ್ಗಧೇನುಕಮಾಂಧ್ರ) 


(ಆದಿಪು. ೧೩-೪೫). "ಅಸಿಧೇನುಕೆ' ಪರಾ. ೨. - ಖಡ್ಗಮೃಗ. 
(ಸೆಂ. ಖಡ್ಡಧೇನುಕಾ] 
ಖಡ್ಗಪಿಧಾನ (ನಾ). ಕತ್ತಿಯ ಒರೆ; ಖಡ್ಗಕೋಶ: “ಕೋರ, | 
ಪ್ರತ್ಕಾಕಾರಃ, ಖಡ್ಗ ಪಿಧಾನಂ- ಈ ೩ ಒಲೆ ” (ಹಲಾಯು. ೭೮-೩೧೯) ; | | 
“ಕೋಶಂ ಖಡ್ಗ ಪಿಧಾನೆಂ” (ವಸ್ತುಕೋ. ೧೩೫-೧೦೦). 
[ಖಡ್ಗ + ನಿಧಾನ] | 
ಖಡ್ಗಫಲ (ನಾ). ಕತ್ತಿಯ ಅಲಗು; ಖಡ್ಗಧಾಕೆ. | 
[ಖಡ್ಗ * ಫಲ) 
ಖಡ್ಗ ಬಿನ್ನಾಣ (ನಾ). ಕತ್ತಿಯ ವರಸೆ; ಖಡ್ಗ ಪ್ರಯೋಗದ ವಿಧಾನ: | | | 
ಸ್ಹಪಕ್ಷ ಪರೆಪಕ್ಷ ಹೆಲ್ಲಣೆ ನಿರ್ವಾದ . , ತಾಳವಟ್ಟಿ ವೆಂಬ ಹಂತ 35 | 
ಖಡ್ಗಬಿನ್ನ್ನಾಣಮಂ (ಕ್ರಿಪುವಿ. ೨೩-೧೭ ವ). [ಖಡ್ಗ + ಬಿನ್ನಾಣ] 
ಖಡ್ಗಮುದ್ರೆ (ನಾ). ಖಡ್ಗದ ಚಿಹ್ನವುಳ್ಳ ಮುದ್ರೆ: ನಾಕು ಸುತ್ತಿತ್ತ 
ಕೊಲೆಗೆ ಖಡ್ಗಮುದ್ರೆಯದೇಕೆ ನಾನಿದಕಂಜಿ . . . ಕಳುಪಿದಡೆಮ್ಮ 
ಭೂಕಾಂತನೆನಗೆ ಮುನಿಯನೆ (ಕುರಾ ಸಾ 0. ೧೦-೮). 
[ಖಡ್ಗ * ಮುದ್ರೆ) 
ಖುಡ್ಗಮುಷ್ಟಿ (ನಾ). ೧. ಖಡ್ಗವನ್ನು ಹಿಡಿದ ಮುಷ್ಟಿ; ಖಡ್ಗ ಹೆಸ್ತ: 
ಹುಯ್ಕ ಲಿಗೆ ಹೊಗುವಾಳ ಸಹಿತ ಖಡ್ಗ ಮುಷ್ಟಿಯ ಯೆ ಕಾಲಭೈರವ 
ಹಡನ ಕೇರಿಕೇರಿಯಲಿ (ಕುವ್ಯಾಗ. ೯-೩೬). ೨. ಕತ್ತಿಯ ಹಿಡಿ, 
“ಹಿಡಿಕೆ: “ತ್ಸರು ಖಡ್ಗೆಮುಷ್ಚ” (ವಸ್ತುಕೊ(. 
೩. ಕತ್ತಿಯನ್ನು ಕೈಯಲ್ಲಿ ಹಿಡಿದವನು ; ಖಡ್ಗಪಾಣಿ. 
[ಖಡ್ಗ 4 ಮುಷ್ಟಿ] 


| 
ಧಾನುಷ್ಕಬಲಂ ಕೆ 
| 


140 
|| 
| | 
ಆ೫-೨೧). 


| 
ಚ 


ದಾನಧಾರಾಂಬು 
[ಖಡ್ಗ + ಅಂಶು] 


ದೆಸೆಯಂ ಖಡ್ಗಾಂಶುಜಾಲಂ ಬೆಳಗೆ ಧರಣಿಯಂ 
ಜೌಗೇಟಕಿಸೆ (ಚಂದ್ರಪು. ೧೦-೫೮). 


ಖಡ್ಗಾಖಡ್ಗಿ (ನಾ). ಖಡ್ಗ ಖಡ್ಗದಿಂದ ಮಾಡುವ ಯುದ್ಧ ; ಕತ್ತಿ 


ಕಾ ತ ಗ: ಕೊತ್ತ ಳದಾಳ್ವಿ (ರಿಯ ಜೆಟ್ಟಿಗರೊಳ್‌ ಶಸ್ತ್ರಾ ಶ್ರ ಯುಂ 
ಖಡ್ಡಾಖಡ್ಲಿಯುಂ ದಂಡಾದಂಡಿಯುಂ ಕಚಾಕಡಯಾಮಾಗಿ 
(ಅನಂಪು. ೧೧-೮೩ ವ); ಖಡ್ಗದಿಂ ಖಡ್ಗದಿಂ ಮಾಡುವ ಯುದ್ಧ 
ಮಾವುದದು ಖಡ್ಗಾಖಡ್ಗಿ ( ಶಮದ. ೧೮೫ ಪ್ರಯೋ) ; ತೆರದಿ ದಂಡಾ 
ದಂಡಿ ಕೂಡೆ ಖಡ್ಲಾಖಡ್ಗಿ ಭರದ ಮುಷ್ಟಾಮುಷ್ಟಿ ಕೂಡೆ ಕೇಶಾಕೇಶಿ 


SS ಯುದ್ಧ ಮಾದುದು (ಸಾಳ್ವಭಾ. ೧೫-೧೪). [ಸಂ.1 


30! ಖಡ್ಗಾ ದಂಡಿ (ತಾ). ಖಡ್ಗ ಮತ್ತು ದಂಡಗಳಿಂದ ಮಾಡುವ 


ಯುದ್ಧ (೦): 


೧6 ೩೫-೧೫). 


ಪಟ್ಟು FR ಖಡ್ಗಾದಂಡಿ ಯುದ್ಧ ಮಾಡುವರು 


(2) 


| ಖಡ್ಗಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: ಯೋಗ 


ಯೋಗಾಸನಗಳಲ್ಲಿ ಖಡ್ಗಾಸನ. . 
ಭೇದಗಳು (ವಿವೇಕ. ೧೪೯). 


ಲ ಅರ್ಧಾಸನಾದಿಯೆಂಬತ್ಗೂಲ್ಯಾಸನ 
[ಖಡ್ಗ * ಆಸನ] 


ಖಡ್ಗಿ (ನಾ). ೧. ಖಡ್ಗವನ್ನು ಹಿಡಿದವನು ; ಖಡ್ಗಧಾರಿ : ತಲೆವರಿಗೆ 


ಯಲಿ ಖಡ್ಡಿಗಳು[ಪಾಠಾಂ. ರು) ಮುಂಕೊಳಿಸಿ ನಿಂದರು (ತೊರರಾ. 

೬-೧೩-೨೧). ೨. ಗಂಡಕಮೃಗ; ಗೇಂಡಾಮೃಗ; ಖಡ್ಗಮೃಗ: ಆ 

ಫೂತಚಂತ್ರೆಗೆ ಮೆಯ್ಲಾಪಾಗಿ ಕೃಪಾಣಪಾಣಿಪಲ್ಲವೆಯರ್‌ ದೇವಾಪಗೆಯ 

ಕೆಲದ ಖಡ್ಗಿಕಳಾಪಮನನುಕರಿಸಿದರ್‌ (ಕಾಂತಿಪು. ೯-೧೯೧); ನರಿ 

ಕೋಳ. * : ಸಾರೆಂಗ ಸುಡ್ಲಿಗಳನುಜಕ ಪಿಡಿದರ್‌ (ಹಮಾರ. ೪-೫೯); 

ಮತ್ತೆ ಸವ ಖಡ್ಗಿ ಮರೆ ಶಾರ್ದೂಲ ಭಲ್ಲೂಕ (ರುಕ್ಮ್ಮಂಗ. ೧೦-೪). 
[ಸಂ. ಖಡ್ಡಿನ್‌] 


ಖಡ್ಡಿಗ (ನಾ). ಖಡ್ಗವನ್ನು ಉಳ್ಳವನು ; ಕತ್ತಿಯನ್ನು ಹಿಡಿದವನು : 


ತಲೆವರಿಗೆಯಲಿ ಖಡ್ಗಿಗರು [ಪಾಠಾಂ. ಳು) ಮುಕೊಳಿಸಿ ನಿಂದರು 
(ತೊರ ರಾ. ೬-೧೩-೨೧). [ಖಡ + -ಇಗ] 


ಖಡ್ಗಿಧೇಸುಕ 


ಖಡ್ಗಿಧೇನುಕ (ನಾ). ಹೆಣ್ಣು ಖಡ್ಗಮೃಗ: ಆಗಳ್‌ ಪೆತ್ತ ಮಜಾಗಳಂ | 


ಬಿಟ್ಟು ಬೆದಜಕಿ ಪೋಗಲಾಣದೆಳಸಿ ನಿಲಲಾಜದೆ ಬಾಯ್ತಿಟ್ಟೊದಜನಿ 
ಫೆಳಟು ಪರಿವ ಖಡ್ಗಿ ಧೇನುಕಂಗಳ ಕರುಣಾಕ್ರಂದನಂಗಳೊಳಂ 
(ಕಾದಂಪೂ. ೧೬೦). [ಸಂ, ಖಡ್ಡಿಧೇನುಕಾ) 

ಖಡ್ಲಿಮೃಗ (ನಾ).- ಖಡ್ಲಿಧೇನುಕ: “ವಾದ್ರೀಣಸಃ, ಖಡ್ಗೀ, ಗಂಡಕಃ- 
ಈ ೩ ಖಡ್ಗಿಮೃಗಂ? (ಹಲಾಯು. ೩೮-೭೪) ; *ಗಂಡಕೆಂ ಖಡ್ಡಿ 
[ಪಾಠಾಂ. ಡೈ] ಮೃಗಮಕ್ಕು? (ನುಂಗರಾ. ೪೯-೧೧). [ಸಂ.) 

ಖಡ್ಡ, "ಕಡ್ಡ' ನೋ. 

ಖಡ್ಗ "ಕಡ್ಲೆ ನೋ. 

ಖಡ್ಡಣಿಗೆ "ಕಡ್ಡಣಿಗೆ' ನೋ. 

ಖಡ್ಡೆತನ " ಕಡ್ಡತನ' ನೋ. 

ಖಡ್ಡಳಿ (ಕ್ರಿ). ದಿಟ್ಟಿತನವಿಲ್ಲದಂತಾಗು; ಧೈರ್ಯಗೆಡು : ಅಡ್ಡ 
ಮುಡಿಯ ಸೋರ್ಮುಡಿಯ ಸೊನ್ನಾರದ ದೊಡ್ಡ ಮುಡಿಯ ತೆಕ್ಕೆ ದುಜುಬ 
ಒಡ್ಡು ದೋಣದೆ ಬಿಟ್ಟು ಬೇಸಜು ಮುಡಿಗಟ್ಟ ಖಡ್ಡಳಿದೆಯ್ತಂದರೊಸೆದು 


(ಭರಚ, ೧೬-೨೪). ([ಖಡ್ಡು (೮ ಕಡ್ಡ) + ಅಳಿ (ಆ ಅಟ್ಮಿ)] 
ಖಡ್ಡಾ ಯ "ಕಡ್ಡಾಯ' ನೋ. 
"ಕಡ್ಡಿ? ಕೋ. 


ತ್ತೆ ದಿಟ್ಟತನ; ಧೈರ್ಯ: ಹರಣರಕ್ಷೆ ನಿಮಿತ್ತ ಮರಣಾಧ್ವರದ 
ಕೃ ತಕ ವನೊಡ್ಡಿ ದರೆ ಹಿತಕರವಹುದೆ ಬಿಡುಚೇಗ ಖಡಿ ್ಲಿಯೆೊಳೇಳು[ಪಾಠಾಂ. 
ಕಲಿಯಾಗೇಳು] ರಣಕೆಂದ (ತೊರರಾ, ೬-೪೨-೩೧). [ಆ ಕಡ್ಡ್ಮ?) 

ಖಡ್ಡಿ ಚಿರಾಯೆತ (ನಾ). ಒಂದು ಔಷಧಿ ದ ಫ್ರವ್ಯ: ಖಡ್ಡಿ bdo 
(ಸುಂಬವ್ಮಾ. ೧೨೪)... [ಖಡ್ಡಿ (೮ ಕಡ್ಡಿ) + ಚಿರಾಯತ] 

ಖಡ್ಡಿ ಬತ್ತಿ "ಕಡ್ಡಿಬತ್ತಿ' ನೋ. 

ಖಡ್ಡಿವಲೆ “ಕಡ್ಡಿ ವಲೆ' ನೋ. 

ಖಡ್ಡಿಸು (ಕ್ರಿ). ಖಂಡಿಸು; ನಿರೋಧಿಸು; ತಡೆ; ನಿಲ್ಲಿಸು €?) : 
ವಿಷಾನಲಾಗ್ರವನಡ್ಡವಿಸಿ ಫಡ ಹೋಗದಿರು ಹೋಗದಿರು ನಿಲ್ಲೆನುತ 
ಖಡ್ಡಿಸುತ ಕರೆದಡೆ ಕರಾಗ್ರಕೆ ಗೆಡ್ಡೆ ಸಹಿತೈತಂದುದಾ- ವಿಷದೊಡ್ಡು 
(ನಿಭಾಗ. 
(ನಿಭಾಗ. ೧೦-೮-೮) ; ಖಳ ಖಡ್ಡಿಸುತ ಬೆಂಬತ್ತಿದನು ನಿಲು ಹೋಗದಿರು 
ಎನುತ (ನಿಭಾಗ. ೧೦-೫೧-೪೫) ; “"ಹಟಿಮಾಡು ” (ನಿಭಾಗ. ಕೋಶ). 

[೮ ಬಂಡಿಸು?] 


೭-೬-೪೪); 


ಖಡ್ಡು "ಕಡ್ಡ' ನೋ. 

ಖಣ್ಮ (ನಾ). ೧. ಎ ಕಳ್ಳೆ ೧: ಕಾಳು ಪೂರಾ ಒಣಗಿದ ಮೇಲೆ ಖಣವ 
ಮಾಡಿ, ಹಂತಿಯ ಕಟ್ಟ, ಕಾಳು ತುಳಿಸಿ, ತೂರಿ ಮನೆಗೆ ತೆಗೆದುಕೊಂಡು 
ಹೋಗುತ್ತಾರೆ (ಮುಂಬಯಿ. ೫-೧೯೭). ೨. ಕಣದ ಮೇಲಿನ ತೆರಿಗೆ: 
ಖಣಾ ಕರರಿಗೆಯಿಲ್ಲ ಸುಂಕ ಗಣಾಚಾರಯಿಲ್ಲ (ಮೈಆರಿ. ೧೯೬೧, 
೪೬-೪; 1653). &. ಮಲ್ಲಯುದ್ಧದ ರಂಗ; ಅಖಾಡ: ಪೌರುಷವು 
ದೈವದ ಕೂಡ ಗುದ್ದಾಡುವ ಕುಸ್ತಿಯ (ಕಣ, ಕಳ) ಖಣವೆಂದೂ . .. 
ಬೇರೆ ಬೇರೆ ರಸಿಕರು ಹೇಳುವರು (ಸಾಒಎ. ೪೪). ೪. ಸೆಳೆ; ಖಾನೆ: 


ವಿಶಿ೨೧ 


23 


ಖಡ್ಡಿಸಿದರೆಂತಜತಿವರೆನ್ನನು ಜಡ್ಡವತಿಗಳು |' 


ತಾನು ಬರೆಯುವ ಮೇಜಿಗೆ ಬಂದ. ಅದರ ಖಣದೊಳಗಿ೧ದ ಆ ಪತ್ರ ೪ 


ತೆಗೆದೆ (ಮೂರುದಾ. ೨೦೪). ೫. (7): ಇದೊಂದು ದೂಳಿಚಿತ್ರದ 
ಖಣಮೆಂದು ಮೆಯ್ಯೋರಸಿ ಧೀಂಕಿಡುವರ್‌ ಕಡೆಯೊಳ್‌ ಲತಾಂಗಿಯರ್‌ 
(ಅನಂಪು. ೬-೪೪) ; ಮೆಂಜಿನಿಂ ಸುರಿವ ಖಣಕಮೃತಮಂ ನೀವರೆ ನಿಖಿಲ 


ಜನೆದಿಂ ಗುಣವೆತ್ತ ಪುರುಷಜನ್ಮವ ಕೆಡಿಪರೆ ತಪಾಗ್ರಣೆಯಾಗದಿಹ 
ಪರೆದೊಳು (ಲಿಂಗಪು. ೧೧-೩೪) ; ಖಣವು, ರಣವು, ಜನವು ಹೆಣವು |45. 
ಸಾವಿಗಾಗಿ ದುಡಿವರೆ (ಗಂಗಾವ. ೫೯-೧೩). [ಆ ಕಳ್ಳ) 


ಖತಾಯಕತಿ 


ಖಣ್ಯ "ಕಣ್ಮ' ನೋ. 

ಖಣಖಣ "ಕಣಕಣ' ನೋ. 

ಖಣಶ್ಶಾರ (ನಾ). ಖಣಖಣ ಎಂಬ ಧ್ವನಿ: ಬಾಣಾಸಾರ ಘೋರ 
ಧ್ವನಿಯುಮಸಿಖಣತ್ಕಾರಮುಂ `ಪರ್ಪ್ವಿ (ಪಂರಾಮಾ. ೧೩-೩೭) “ಖಡ್ಗದ 
ಖಣತ್ಕ್ಯಾರಂಗಳಿಂ (ಶ್ರೀರಾಮಾ. ೪೭೪-೧೭). [ಸಂ.] 

ಖಣತೃತಿ (ನಾ). ಐ ಖಣತ್ಥಾರ : ಆ ಸದ್ದನತಿಗಳೆದು ಕೈದುಗಳ ಕರ್ಬುನ 
ಖಣತ್ಕೃತಿಗಳೇರ್ದುವು (ಶ್ರೀರಾಮಾ. ೬೦೬-೫೬). [ಸಂ.) 

ಖಣಯ "ಕಣೆಯ್ಯ' ನೋ. 

ಖಣಿ "ಕಣ್ಣಿ' ನೋ. 

ಖಣ್ಣಿ "ಕಣ್ಮಿ' ನೋ. 

ಖಣಿ (ನಾ). ಒಂದು ಅನುಕರಣ ಶಬ್ದ. "ಖಣಿಗುಟ್ಟು' ಪರಾ 

ಖಣಿಗುಟ್ಟು (ಕ್ರಿ). ಖಣಖಣ ಸದ್ದುಮಾಡು: ಕಛ್ಲುದಾರಿ ಅವನ 
ಕತ್ತೆಯ ಚುರುಕುಗೊರಸುಗಳ ಹೊಡೆತದಲ್ಲಿ ಖಣಿಗುಟ್ಟ ಹೊಗೆ 
ಯುಗುಳುತ್ತದೆ (ನಗೆಹೊ. ೪). 

ಖಣಿಖಣಿಗುಟ್ಟು (ದ್ವಿರುಕ್ತಿ): ಚೆನ್ನಾಗಿ ಬಲಿತ ಚೇಗಿನ ಮರ 
ಒಂದಕ್ಕೊಂದು ತಟ್ಟಿದರೆ ಖಣಿಖಣಿಗುಟ್ಟು ವಂತಿರುತ್ತದೆ (ನಾಪದ. ೪). 
[ಖಣಿ * ಕುಟ್ಟು] 

ಖಣಿತೆಗಾರ (ನಾ). (?): ಹತ್ತುಸಾವಿರ ಮಂದಿ ನೆಲಥೊರಿಗಳ ಹುರುಳು 
ಗೆ£ಗ]ಡಿ ಖಣಿತೆಗಾರರನ್ನೆಂದು ಸಾತ್ಯಕಿಯು ಕೋಪವಂ ಧರಿಸಿದಂ 
(ತುರಂಗ. ೪೫-೨೨). ॥ "ಭಣಿತೆಗಾರ' ಎಂಬುದರ ಅಪಲಿಖಿತ 
ವಿರಬಹುದೆ? (1) 

ಖಣಿಲ್‌ "ಖಬೀಲ್‌' ನೋ: 

ಖತ, ಕತ್ತು, ಖತ್ತ, ಖತ್ತು (ನಾ). ೧. ಕೈಬರೆಹ; ಬರೆವಣಿಗೆ. 
೨. ಕಾಗದ; ಪತ್ರ. ೩. ಬರೆಯುವವನು; ಕರಣಿಕ; ಕಾರಕೂನ: 
ಖತೆ ಸುಬ್ಬರಾನ ಮುನಷಿ ಹಜೂರಹ ಮೊಳ್ಳಾಮ ನಂಜನಗೊಡ 
(ಮೈಆರಿ. ೧೯೨೯, ೯೪-೪೫; 1843). ಕೆತ್ತು: (ಕಿ). ಖತ್ತ: ೨. ಬತ್ತ 
ಅಶ್ವಥನಾರಣೈಯ ಮುನಶಿ (ಮೈ ಆರಿ. ೧೯೩೦, ೪೩-೪೭; 1812). ಖತ್ತು: 
೨. ೧೮೧೨ನೇ ಇಸವಿ ಖತ್ತು ಮುನಿಶಿ ತಿಮ್ಮಪ್ಪ ಹಜೂರು (ನೈಲರಿ. 


೧೯೩೪, ೫೨೨೧೮; 1812). [<4 ಹಿಂ. ಅರ. ಖತ್ಮ; ಮರಾ. ಖತ] 
ಖತಂ (ನಾ). ಮುಕ್ತಾಯ; ಸಮಾಪ್ತಿ: ಖತಂ ಆತು ಅವನ 


ಡ್ರೈವರ್‌ಗಿರಿ (ಬೆಂಗಬ. ೧೭೪). [4 ಅರ. ಹಿಂ. ಖತಮ್‌] 
ಖತಮಾಲ (ನಾ). ೧. ಮೋಡ; ಮೇಘ. ೨. ಹೊಗೆ; ಧೂಮ, 
[ಸಂ.] 
ಖತೆಲ್‌ "ಖತಲು' ನೋ. 
ಖತಲು, ಖತಲ್‌ (ನಾ). ಕೊಲೆ; ವಧೆ: . ಸದರಿ ಸೋಜರರು ಬಾರು 
ಜನರಲ್ಲಿ ಹೊಕ್ಕು ಹೊಡದು ಖತಲು ಮಾಡಿ ತೋಫುಗಳ ಕಸಕೊಂಡರು 
(ಹೈದರ. ೭೦). ಖತಲ್‌ ; ತಕರಾರು ಮಾಡಿದರೆ ಖತಲ್‌ ಮಾಡಿ 
ಯೇನು, (ಮುಸುಗ. ೧೪). 
[+ ಆರ. ಕತ್ಲ್‌; ಮರಾ. ಕತಲ್‌, ಕತ್ತಲ್‌] 
ಖುಕಾಯತಿ, ಖತಾಯಿತಿ (ನಾ). ದಾಖಲೆ; ನಮೂದು; ಉಲ್ಲೇಖ: 
ಜಫ್ತಿಮಾಡಲು ಯಾವ ಸ್ವತ್ತು ದೊರೆಯದ ಪಕ್ಷದಲ್ಲಿ ಅದನ್ನು ಸಹಾ 
ತಗಾದೆ ನೋಟೀಸಿನ ಮೇಲೆ ತಾರೀಖಿನೊಡನೆ ಖತಾಯತಿ ಮಾಡಬೇಕು 
(ಗ್ರಾಮಾಕ. ೭೪). ಖತಾಯಿತಿ : ನ್ಮಾಯಾಲಯದ ಪದಾಧಿಕಾರಿಗಳು 
ಯಾವ ನಮೂನೆಗಳಲ್ಲಿ ಪುಸ್ತಕಗಳನ್ನೂ ಖತಾಯಿತಿಗಳನ್ನೂ ಲೆಕ್ಕ 
ಗಳನ್ನೂ ಇಟ್ಟಿರಬೇಕಾಗಿದೆಯೋ ಆ ನಮೂನೆಗಳನ್ನು ಗೊತ್ತುಮಾಡ 
ಬಹುದು (ಭಾಧಾನ: ೧೨೪). [<- ಹಿಂ. ಖತಿಯಾನಾ,' ಖತಿಯಾನೀ) 


ಖಶಾಯಿತಿ "ಖತಾಯತಿ' ನೋ. 


ಖುತೆನೆಡು : ಬೆಲೆಯುಳ್ಳ ಯಂತ್ರವನ್ನು . . . ನಡಿಸಡೆ ಹಾಗೇ ಒಂದು 
ಖತಾವಣಿ "ಕಧಾವಣಿ? ನೋ. 


ಮೂಲೆಯಲ್ಲಿ ಇಟ್ಟುಬಿಟ್ಟಿರೆ ಅದು ಸ್ವಲ್ಪ ಉಲದೊಳಗೆ ಖತೆನೆಟ್ಟು 
'ಖತಾವಣೆ "ಕಥಾವಣಿ' ನೋ. ಕೆಲಸಕ್ಕೆ ಬಾರದೆ ಹೊರಟು ಹೋಗುತ್ತದೆ (ಮುಂಬಯಿ. ೫-೧೭೨). 
ಖಿತ್ತಿ, ಕತಿ, ಕಾತ್ಮಿ, ಖಾತಿ (ನಾ). ೧.ರೇಗುವಿಕೆ; ಕೋಪ;.ಕೊ ನ] [ಖತ್ಕಿ (£ಕತ್ಯ) * ನೆಡು (ಆ ನಡ್ಗು)] 


ಖತಾಯಿತಿ ೨೩೨೨ ಖದಿರತಳಂಟೂಲ 
ಸಸಿ ವರುಣದಿಗುವಧುವನಾಲಿಂಗಿಸಲು ಕುಮುದಿನಿ ಖತಿಯ ಹಿಡಿದಳು » | ಖತಿಲಕೆ (ನಾ). ಆಕಾಶಕ್ಕೆ ತಿಲಕದಂತಿರುವವನು; ಸೂರ್ಯ. 


(ಕುವ್ಶಾಡ್ರೋ- ೨-೧೩); ಹಿತವನಾಗಿಯೆ ಬಂದು ನೀ ಪರಿಮಿತದಿ [ಸಂ.7 

ಹೇಳಿದಡಾನು ಕೇಳುವೆ ಖತಿಯ ಹುಟ್ಟಿಸಿ ನೆರೆದ ಸಭೆಯಲ್ಲಿ ಗಳಹೆ) | ಖಶೀಬ (ನಾ). (ಮಸೀದಿಯಲ್ಲಿ) ಖುತ್ಬ ಪಠಿಸುವವನು ; ಪ್ರವಚನ 
ಸೈರಿಸೆನು (ಕೌಶಿರಾ. ೧೮-೪೭) ; ಸರಮೇಶ್ವರಂ ಶಬರರೂಪವಂತೊಟ್ಟು: , ಕಾರ; ಧರ್ಮೊೋಪದೇಶಕ: " ಒಬ್ಬ ಖತೀಬನು ಎದ್ದುನಿಂತು. . . 
ಬಂದಡ್ಡೆಸಿದಂ ಖತಿಯೊಳು (ವೀಕೈಪು. ೩-೧-೯). ೨. ದುಃಖ. ಸದಾಚರಣೆಯನ್ನು ಜನರಿಗೆ ಬೋಧಿಸುತ್ತಾನೆ (ಮುಂಬಯಿ ೬-೨೭). 
"ಖತಿಗೊಳ್‌' ಪರಾ. ೩. ಉಭಯಸ ಕಟಿ; ಇಕ್ಕಟ್ಟಿನ ಸ್ಥಿತಿ: |10 [4 ಅರ, ಹಿಂ. ಖತೀಬ್‌] 

(ರೀವ್‌). ಕತಿ: ೧. “ಕಿನಿಸು* (ಚತುನಿ. ಕಿ. 1, ೧೬); ಕತಿಯಿಂದ ಖತೆ "ಕತ್ಯ' ನೋ. 

ತಬ್ಬಿರುವಾತನೊಡನೆ ... ಹೋರಾಡುತ್ತಿದ್ದ (ಜಿಟ್ಟ್ರಅ. ೧೧೩-೧).| |ಖತೆನೆಡು "ಖತಿನೆಡು' ನೋ. 


"ಕತಿಗೊಳ್‌' ಪರಾ. ಕಾತ್ಮಿ : ೧. ರಾಮನೆಂಬುವನು . . . ಕಾತಿಯಿಂ | | ಪಿತ್ತ "ಖತ' ನೋ. 

ತನ್ನನುಜ ವಾನರಯೂಥ ಸಹಿತವೆ ಬಂದು ಕಟ್ಟಿದ ಸೇತುವನು ಮುತ್ತಿ ಖತ್ತು "ಖತ' ನೋ. 

ದನು ಲಂಕೆಯನು (ಕೌಶಿರಾ. ೩೯-೨೪). ಖಾತಿ: ೧. ಪರಶುರಾಮನ |15| ಖತ್ರ "ಕತ್ತರ,' ನೋ. 

ಖಾತಿಗಂಬುಧಿ ನೆಲನ ಬಿಡುವಂತೆ (ಕುವ್ಯಾ ಬ್ರೋ. ೩-೪೪); ತನುಜ ಖತ್ವ (ನಾ). - ಖಕಾರ : ಖತ್ವಕ್ಕಂ ಬಹುಳತೆಯಿಂ ಗತ್ವಂ. .. ಉಂಟರೆ 


ಇಕೇಳೇಳು ಖಾತಿಯ ನೆನಹು ನಮ್ಮೊಳಗಿಲ್ಲ (ಪ್ರಭುಲೀ. ೧೩-೩೯) ; ಯೆಡೆಯೊಳ್‌ (ಶಮದ. ೨೫೬). [ಸಂ.1 
ಒಂಟಿತನವೇ, ಸೆರೆಯೆ, ಬೀರ್ಗಲ್ಲೆ, ಕೋವಿಯಂಜಿಕೆಯೆ ತನ್ನವರೆ| | ಖದಖದಿಸು (ಕ್ರಿ). ನಡುಗು; ಅದುರು (?) : SE 
ಹೇರುತಿಹ ಆಪವಾದ ಭೀತಿಯೇ ಖಾತಿಯೆ? :(ಅಮ ತಂ. ೨೩-೫). ಕಾಂಚೀಧಾಮ ಖದಖದಿಸೆ ಪಿಂಗದರ್ಧೊೋರುಕಂ ಚಲಿಸೆ . .. ನಟಸು 
[?] |20| ತಿರ್ದಳು (ಚತುಪು. ೧-೪-೭೫). (ಆ. ಕದಕದಿಸು 1]. 
ಖುತ್ತಿ "ಕತ್ಯ ನೋ. | ಖದರ (ನಾ). ಬೆಲೆ; ಗುಣ; ಪ್ರಭಾವ; ಶಕ್ತಿ: ಆಟದ ಖದರ 
ಖತಿಗಳೆ (ಕ್ರಿ). ಕೋಪವನ್ನು ಬಿಡು; ಶಾಂತವಾಗು : ರತಿಕಲೆ | ಗೊತ್ತಾಗುವದು (ಚಂದತೋ. ೧೯೫). 
ಯೊಳತಿಚದುರೆ ಅತಿಮಿತಿಯು ಮಾತಿನೊಳು ಖತಿಗಳೆದ ಮೊಗವು [+ ಅರೆ. ಕದ; ಹಿಂ. ಮರಾ. ಕದಲಿ 
ಸೊಬಗಿನಾ ಸುದತಿ ಕಂಡತಿಬಯಸದಿಹರೆ (ಸರ್ವಜ್ಞ. ೧೬೫೩). ಖದಾಯ (ನಾ). (2) : ಗಾಜುಗಳ ಲಕ್ಕಗಳನ್ನು ಗಲ್ಲಕ್ಕಿಟ್ಟು ಬಿಡು 
[ಖತಿ, * ಕಳೆ,] 25 ಗಡೆಯ ಬಯಕೆಯನ್ನು ಗಾಜುಗಳ ಸಂದಿನೊಳಗಿಂದ ಪರಾವರ್ತಿಸಿದಳು. 
ಖತಿಗೊಳ್‌, ಕತಿಗೊಳ್‌, ಖತಿಗೊಳ್ಳು, ಖಾತಿಗೊಳ್‌ (ಕ್ರಿ). ಬಾಬೂ ಕೂಡ ಅವಳು ಅಪ್ಪಿಕೊಂಡ ಆ ಖದಾಯ, ಈ ಬದಿಯನ್ನು 
೧. ಕೋಪಗೊಳ್ಳು ; ಸಿಟ್ಟಿಗೇಳು; ಕ್ರುದ್ಧನ್ಸಾಗು : ನಿಮ್ಮ ಮಾವನ ಮೆಲ್ಲಗೆ ನೇವರಿಸುತ್ತ ಒಂದೆರಡು ನಿಮಿಷ ಮೆಲ್ಲಗೆ ನಿಂತನು 
ಕುಜಿದೆಜಿಗೆ ಖತಿಗೊಂಡು ಕಾದಿ ವಿರಾಟ ಕೈಕೆಯರು ತುಜುಗಿದರು (ರಕ್ತಧ್ವ. ೩೩೦). (?] 


ತೆಶ್ತೀಸರಲಿ (ಕುವ್ಯಾದ್ರೋ. ೧೮-೮); ಕಾಲರುದ್ರನ ನಿಶಿತ [ಪಾಠಾಂ, ಖದಿರ (ನಾ). ೧. ಕಗ್ಗಲಿಮರ; ಕಾಚಿನಮರ : ನ್ಯಗ್ರೋಥಧ ಶಮ್ಮಪಾ 
ವಿಷಮ) ಕೋಪಜ್ವಾಲೆಗಿಮ್ಮಿಗಿಲೆನಲು ಖತಿಗೊಂಡ (ತೊರರಾ. ೩-೫-೩) ; | 30 ಮಾರ್ಗ ಖದಿರಾದಿ ಶುಷ್ಯ ಸಮಿತ್ತುಗಳುಮಂ (ಸಂಚತಂ. ೧೧೬-೨೧); 


ಸತಿಯರೊಲಿದು ಪರಸಿದುದೆಯನುಗ್ರಹ ಖತಿಗೊಂಡು ನುಡಿದುದೆ ಶಾಪ ಅತ್ತಿ ಕಸಿತ್ಕವಿಪ್ಪೆ ಖದಿರಂ ಮದನಂ ಕರಿಕಕ್ಕೆ (ನಳಚಂ. ೭೧). 
(ಹದಿಬ, ೨-೪೪). ಕೆತಿಗೊಳ್‌ : ೧. ಮನದೊಳ್‌ ಕತಿಗೊಳ್ಳದೆ | ೨. ಕಗ್ಗ ಲಿಮುರದ ಅಂಟು; ಕಾಚು: ಖದಿರ ಕಷಾಯದ ತೋಯಂ 
ಸೈರಿಪರೆಂ . .". ಕೊಂಡು ಕೊನೆವರ್‌ (ನೀತಿಮಂ. 11, Ba ಸದಿನಾರ್ನುಡಿಯಾಗಿ ಕಲಸಿಕೊಂಡಾ ಪುಡಿಯಂ ಮಿದಿದು... ಖೈರ 
ಖತಿಗೊಳ್ಳು : ೧. ಖತಿಗೊಂಡು ಹೋದ ಹೃದಯದಲ್ಲಿಯ ಕರುಣೆ ಗುಳಿಗೆಯ ಮಾಟಕ್ಕಿ (ಲೋಕೋಪ. ೭-೧೦), (ಸೂ. 
ಅವತರಿಸಿತು ಗ್‌ ೧೧೪). ೨. ದುಃ ಬಗೊಳ್ಳು; ಕ "ವ್ಯಥೆಪಡು ; 95| ಖದಿರಕೆ (ನಾ). - ಖದಿರ ೧: 'ಚೆತ್ತ ಬೆವಗರ ಯಣಲೆ ಮುಳ್ಳರ ಮುತ್ತು 
ನೊಂದುಕೊಳ್ಳು : ಕೃತಿಯಿಂದ ಖತಿಯಿಂದ ಕಾಯುವವನಾಗದೆ| | ಖದಿರಕ [ಪಾಣಾಂ. ಕಾತರು, ಖಾದಿರ] ಕರ್ಣಿಕಾರದ ಮೊತ್ತವಿನ 
ತಾನೇ ಖತಿಗೊಂಡಿದ್ದಾನೆ. ಅರ್ಜುನ (ಭಾರದ. ೧೧೭). ಖಾತಿಗೊಳ್‌ : |' ನೋಡಬಲೆ (ತೊರರಾ. ೩-೧-೨೬). [ಸಂ.] 

೨. ಕಂಥೆ ಕತ್ತಲಿಟ್ಟು ಗರಳದಂತೆ ರಾಹುವರ್ಣವೇಜಕ ಕಂಡು ಖಾತ] |ಖದಿರಗುಲಿಕೆ, ಖದಿರಗುಳಿಕೆ (ನಾ). ಕಾಚಿನ ಗುಳಿಗೆ, ಉಂಡೆ: 
ಗೊಂಡು ಚಿಂತೆಗೊಂಡು ಮೇಗ ನೋಡಿ ಸುಯ್ದು (ಕಿಅುತೊಂ. ೨೩೬-೧೧); ಮೃಗಮದಮಿಲಿತ ಖದಿರಗುಲಿಕಾ ಬಹುಲ ಕರ್ಪೂರ ಪರೀತ ಮುಖ 
ಹೆತ್ತಮಕ್ಕಳ ಬಿಡು ಫೃಥಾಸುತರತ್ತ ತಿರುಗೆನೆ ಖಾತಿಗೊಂಡೆನು ,ಮತ್ತೆ | 4 ವಾಸಂಗಳುಮಂ (ಸುಕುಮಾ. ೧೧-೩೨ವ). ಖದಿರಗುಳಿಕೆ: ಮೃಗಮದ 
ಮುನಿಯದಿರೆಂದು ವಿದುರನನಬ್ಬದನು ನೃಪತಿ (ಕುವ್ಯಾಅ. ೧-೧೯). i ಖದಿರಗುಳಿಕಾ ಬಹಳ ಕರ್ಪೂರ ಪಾಳೀ ಸಂಮಿಶ್ರ ತಾಂಬೂಲ ದ್ವಿಗುಣಿತ 
[ಖಶ್ಮಿ * ಕೊಳ್‌] | ವದನಾರವಿಂದಾಮೋದನುವರಾಗಿ (ಆದಿಪು. ೧೧-೨೭ವ). 
ಖತಿಗೊಳ್ಳು "ಖತಿಗೊಳ್‌' ನೋ. | [ಖದಿರ * ಗುಲಿಕೆ) 


ಖತಿನೆಡು, ಖತೆನೆಡು(ಕ್ರಿ). ತುಕ್ಕುಹಿಡಿ; ಜಂಗುತಿನ್ನು: ಖತಿನೆಟ್ಟಿ ಧಾತು ಖದಿರಗುಳಿಕೆ "ಖದಿರಗುಲಿಕೆ? ನೋ. 
ಗಳನ್ನು ಕೆಂಪಗೆ ಕಾಸಿ ಜಲಜವಾಯುವಿನ ಕುಪ್ಪಿಯೊಳಗೆ ಚೆಲ್ಲಿದರೆ ಜಂಗು | 45| ಖದಿರಸಾಂಬೂಲ (ನಾ). ಕಾಚು ಸಹಿತವಾದ ತಾಂಬೂಲ: (ಕಿ). 
ಹೊರಟುಹೋಗಿ ಧಾತುಗಳು ಶುದ್ಧವಾಗುತ್ತವೆ (ಮುಂಬಯಿ. ೬-೧೧). [ಖದಿರ * ತಾಂಬೂಲ] 


'01-2-32A 


ಖದಿರರಾಗ 


ಖದಿರರಾಗ (ನಾ). ಕಾಚಿನ ಬಣ್ಣ : ಅವಳ ಬೆರಳುಗಳು ತಾಂಬೂಲ 
ಪತ್ರವನ್ನು ಖದಿರರಾಗದಿಂದ ರಂಜಿತಗೊಳಿಸುವುದರಲ್ಲಿ ಮಗ್ನವಾದವು 


(ಬಾಣಆ. ೨೪). [ಖದಿರ * ರಾಗ] 
ಖದಿರಿ (ನಾ). ಒಂದು ಜಾತಿಯ ಸಸ್ಯ ; ಮುಟ್ಟಿದರೆ ಮುನಿ; 
ಮುಟ್ಟಲುಮುರಿಕೆ.. (ಸಂ. ಖದಿರೀ) 


ಖದೀಮ “ಕದೀಮ' ನೋ. 

ಖದೀಮತನ (ನಾ). ಕದೀಮನಾಗಿರುವಿಕೆ; ಪ್ರಚಂಡತನ: ಮತ್ತಿ 
ಕೆಲನರು ಖದೀಮತನಕ್ಕಾಗಿ, ಗುರುಗಳ ಮೂಲಕ ಅರಮನೆಯ 
ಸಂಪರ್ಕ ಬೆಳೆಸುವುದಕ್ಕಾಗಿ ಬಂದಿದ್ದರು (ಹೇಮಕೂ, ೯೪). 

[ಖದೀಮ (೮ ಕದೀಮ) + - ತನ] 

ಖದ್ದರ (ನಾ). ಕೈನೂಲಿನಿಂದ ಮಾಡಿದ ಬಟ್ಟಿ ; ಉರುಟುಬಟಿ`ಿ,; 
ಖಾದಿ. "ಖದ್ದರಧಾರಿ' ಪರಾ. [*- ಹಿಂ. ಖದ್ದಡ; ಖದ್ದರ್‌) 

ಖುದ್ಧರಧಾರಿ (ನಾ). ಖಾದಿ ಧರಿಸಿದವನು: ಸಮರಕೆ ನಿಲುವಾ 
ಖದ್ದರಧಾರಿಗೆ ಸೆರೆಮನೆ ಅದು ತಾ ತಪ್ಪೀತೆ? (ತುಟಮಾ. ೧೩೧). 

[ಖದ್ದರ + -ಧಾರಿ] 

ಖದ್ಧಿ "ಕದ್ದಿ? ನೋ. 

ಖದ್ಧಿಕಾಅ "ಕದ್ದಿಕಾಅ' ನೋ. 

ಖದ್ಯೋತ (ನಾ). ೧. ನೇಸರು; ಸೂರ್ಯ: ಮಿಸುಪ ಕಲಧೌತ 
ಪುಂಖಪ್ರಸರಂ ಖದ್ಯೋತತತಿವೊಲಾದುದು ನಭದೊಳ್‌( ಜಗವಿ.೧೨-೧೨); 
ಮಾನ್ಯನಿಳೆಗೆ ಖದ್ಮೋತ ಸನ್ನಿಭಂ (ಜೈಮಿಭಾ. ೧೮-೫೧). ೨. ಮಿಂಚು 
ಹುಳು; ಮಿಣುಕುಹುಳು: “ಮಿಂಚುಬುಟುವದಾ ಖದ್ಮೋತಮಕ್ಕು* 
(ಮಂಗರಾ. ಶೇಷಮಹಾನಾಗಫಣಾಮಣಿದ್ಯುತಿಯನೇಂ 
ಖದ್ಯೋತದೊಳ್‌ ಕಾಣ್ಪ್ಬರೇ (ಪಂಪಭಾ. ೫-೭೬); ಮರುಳೆ ನೀ ಬಲು 
ಬಣ್ಣವಿದೆ ಖದ್ಯೋತ ರವಿಯಹುದೆ (ಕೌಶಿರಾ. ೨೧-೨೦). [ಸೆಂ.] 

ಖದ್ಯೋತೆಕುಲ (ನಾ). ಸೂರ್ಯಕುಲ್ಕ ವಂಶ: ಜಾತರಹಿತನು 
ಜನಿಸಿದನು ಖದ್ಮ್ಯೋತಕುಲದಲಿ . « « ದಶರಥನೃಪನ ಗರ್ಭದಲಿ 
(ತೊರರಾ. ೧-೨-೧೯). [ಖಡ್ಕೋತ + ಕುಲ] 

ಖದ್ಯೋತದೀಧಿತಿ (ನಾ). ಸೂರ್ಯನ ಕಾಂತಿ, ಪ್ರಕಾಶ: 
ಹೊಳೆವಸಿ ಮುಸುಂಡಿ ತ್ರಿಶೂಲ ಕೊಂತ ಪ್ರಸರಕಾಂತಿಗಳಿಳುಹಿದವು 
ಖದ್ಮೊತದೀಧಿತಿಯ (ಕುವ್ಯಾದ್ರೋ. ೧೨-೯). [ಖಿದ್ಕೋತ + ದೀಧಿತಿ] 

ಖದ್ಯೋತಮಂಡಲ (ನಾ). ಸೂರ್ಯಮಂಡಲ: ಹೊಯ್ಲುಗಳ 
ಗದೆಯಲಿ ಹೊ ರ ಳೆಗಿಡಿ ರೊಂಸಿಸಿದುವುರುಖದ್ಕೋತಮಂಡಲವ 
(ಕುವ್ಯಾಗ. ೭-೧೬). [ಖದ್ಕೋತ * ಮಂಡಲ] 

ಖದ್ಯೋತರಾಸಿ (ನಾ). ಮಿಂಚುಹುಳುಗಳ ಸಮೂಹ, --ಗುಂಪು: | 
ತಳಿತ ಮಿಂಚಿನ ಮುರಿವುಗಳೊ ತನಿ, ಹೊಳಹುಗಳೊ ಖಂಡೆಯದ | 
ಧಾರೆಯ ಕೊಳುಗಿಡಿಯೊ ಖದ್ಯೋತರಾಸಿಯೊ ಹೇಳಲೇನದನು 
(ಕುವ್ಯಾದ್ರೋ, ೧೪-೭). [ಖಜ್ಕೋತ + ರಾಸಿ] 

ಖದ್ರು (ನಾ). ಕಶ್ಯಪನ ಹೆಂಡತಿ; ಸರ್ಪಗಳ ತಾಯಿ: ಖದ್ರುವಿನಿಂ 
ಭುಜಂಗಮರು ಉದಿಸಿದರು (ತೊರರಾ. ೩-೧-೪೦). [ಆ ಸಂ. ಕದ್ರು] 

ಖನಕ (ನಾ). ೧. ತೋಡುವಿಕೆ ; ಅಗೆತ: (8). ೨. ಭೂಮಿಯನ್ನು 
ಅಗೆಯುವವನು ; ಗಣಿಗಳಲ್ಲಿ ಕೆಲಸ ಮಾಡುವವನು: ಏನಿಗಳಲ್ಲಿ 
ಕೆಲಸ ಮಾಡುವವರಿಗೆ ಖನಕರು. . , ಎಂಬ ಹೆಸರು ಕೊಡಬಹುದು 
(ಮುಂಬಯಿ. ೬-೪೨). ನಿ. ಕನ್ನ ಕೊರೆಯುವವನು; ಕನ್ನಗಳ್ಳ. 
೪. ಹೆಗ್ಗಣ; ಮೂಷಿಕ: “ಉಂದುರಃ, ಖನಕಃ- ಈ ೨ ಹೆಗ್ಗಣಂ? 
(ಹಲಾಯು. “ಖುನಕಮಂಂದುರುವೆನಲು ಸೆಗ್ಗಣಂ” 
(ಮೆಂಗಕಾ. ೪೯-೧೨). [ಸಂ.1 


೫೨-೧೦) ; 


೩೯-೮೨) ; 


ಮಿಡಿ 


35 


45 


ಖಪಾಸು 


ಖನನ (ನಾ). ೧. ತೋಡುವಿಕೆ; ಅಗೆತ: ಕಂಸಶ್ರೋತ್ರ ಕ್ಷಿಕಖನನ 
ಪವಿಶಲಾಕಾತತಿಯೆನೆ ದಶನಾಂಶು ನಿಮಿರೆ (ಜಗವಿ. ೨-೪೩); 
ಇದಿರ್ಗೊಂಡನಾಹಾ ತಟಾಕ ಖನನೋದ್ಯೋಗನು (ಸಿದ್ಧರಾ. ೪-೧೮). 
೨. ಕನ್ನ ಕೊರೆಯುವುದು: ಇಲ್ಲೆ ಲ್ಲಿಯಖುಂ ಬಂದಿ ಮಂಚಲ್‌ ಖನನ 
ಪ್ರಾರಂಭ ಚೌರ್ಯಾದಿಗಳ್‌ (ಸುಕುಮಾ. ೭-೧೮). ೩. ಹೆಣವನ್ನು 
ಹೂಳುವುದು; ಮಣ್ಣು ಮಾಡುವುದು. [ಸಂ.] 

ಖನನತಂತ್ರ (ನಾ). ತಾಂತ್ರಿಕ ಸಿದ್ಧಿಮಂತ್ರಗಳಲ್ಲಿ ಒಂದು : ದೆಹನ 
ತಂತ್ರ, ದರ್ಶನತಂತ್ರ, ಖನನತಂತ್ರ, ಬಂಧನತಂತ್ರ, ವಚನತಂತ್ರಾದಿ 
ತಾಂತ್ರಿಕಸಿದ್ಧಿ ಮಂತ್ರಂಗಳಂ (ವಿವೇಕ. ೮೧). 

[ಬನನ + ತಂತ್ರ] 

ಖನಿ (ನಾ). ಲೋಹ, ರತ್ನ ಮೊದಲಾದುವುಗಳ ಉತ್ಪತ್ತಿಸ್ಥಾನ ; 
ಗಣಿ; ಆಕರ: “ಖನಿ ಗುಂಜಮಾಕರಂ ಕಜೆಯಕ್ಕು” (ಮಂಗರಾ ೩೧-೫); 
ಅಖಂಡ ತೇಜೋರಾಶಿ ಖನಿಯಾಗಿ ಗದ್ದುಗೆಯ ಮಧ್ಯಪ್ರದೇಶದೊಳ್‌ 
ಬೆಳಗಿತಾ ಮುನಿಯ ಕಣ್ಣೆ (ವೆಂಕಾರಾ. ೧-೧-೩೯), ಈ. ಐಶ್ವರ್ಯದ 
ಖನಿಯ ನಡುವೆ ಆ ಅಸೂಯೆ ದಿನದಿನಕ್ಕೆ ವೃದ್ಧಿಸಿತು (ಶಾಂತಲಾ. ೧೨೪). 

[ಸರಿ] 

ಖನಿಜ (ನಾ). ಗಣಿಯಲ್ಲಿ ಹುಟ್ಟಿದುದು; ಲೋಹ, ರತ್ನ ಮೊದಲಾದ 
ವಸ್ತು: ಕಣಿಗಳಲ್ಲಿ ಹುಟ್ಟುವ ಕಾರಣ ಧಾತುಗಳಿಗೆ ಖನಿಜಗಳು 

ಬ್ರಹ್ಮಾಂಡದಲ್ಲಿರುವ ಸ್ಥಾವರ 
ಜಂಗಮಗಳೆಲ್ಲವೂ ಖುನಿಜ, ಉದ್ದಿಜ, ಸ್ವೇದಜ, ಅಂಡಜ, ಜರಾಯುಜ 
ಎಂಬ ಪಂಚವಿಧ ಪ್ರಾಣಿಗಳು (ನಡೆದಾ. 11, ೧೪೧೫). [ಸಂ.] 

ಖನಿಜಚೂರ್ಣಕ (ನಾ). ಖನಿಜಗಳನ್ನು ಚೂರುಮಾಡುವ 
ಯಂತ್ರ : (50೩60. ಇಂಕನಿ). [ಖನಿಜ * ಚೂರ್ಣಕ) 

ಖನಿಜತೈಲ (ನಾ). ಗಣಿಗಳಲ್ಲಿ ದೊರಕುವ ಎಣ್ಣೆ ; ಸೀಮೆಯೆಣ್ಣೆ ; 
ಕಲ್ಲೆಣ್ಣೆ ;. ಸಾಧಾರಣವಾಗಿ ಖನಿಜತೈಲ (ಚಿಮಣಿಎಣ್ಣೆ) ಹಾಕಿ 
ಹಚ್ಚಿದ್ದೊಂದು ದೀಪಕ್ಕೆ ಒಬ್ಬ ಮನುಷ್ಯನಿಗೆ ಬೇಕಾಗುವಷ್ಟೇ ಪ್ರಾಣ 
ವಾಯುವು ಬೇಕಾಗುತ್ತದೆಂದೇ ಹೇಳುತ್ತಾರೆ (ಮುಂಬಯಿ. ೫-೧೫೩). 

[ಖನಿಜ * ತೈಲ] 

ಖನಿತ್ರ (ನಾ). ಅಗೆಯಲು ಉಪಯೋಗಿಸುವ ಸಾಧನ; ಗುದ್ದಲಿ: 
ಅದಣ0 ಭೂಪಾಲ ನಿನ್ನಿಂದಗುಳ್ಳು ಶೀತ ಖನಿತ್ರಂಗಳಿಂ ನೋಡೆ 
ವಲ್ಮೀಕದೊಳಿರ್ಕ್ಕುಂ ದೇವಂ (ವೆಂಕಮ. ೯-೮). (ಸಂ. 

ಖನ್ನ (ನಾ). ನಾಶ(?): ಎನ್ನ ಮಾಯದಿ ನಾನು ಖನ್ನಮಾಡುತಶ್ರವೆಯ 
ಮುನ್ನು ಪಡಿಸಿದೆನೀಗ ನಿನ್ನ ಕ್ಸಿತಿಯೊಳಗೆ (ಹಮಚ. ೨೨೦). [2] 

ಖನ್ನೋಜಿ (ನಾ). ಖನೋಜ ದೇಶದವನು : ಒಂದು ಜಿಸೆಯೊಳೊಡ್ಡಿ 
ಯರು ಖನ್ನೋಜಿಗಳೊಂದು ದೆಸೆಯೊಳು ತುರುಕರು ಒಂದು ದೆಸೆ 
ಯೊಳು ಖಾನರು ಬಲವೆರಸು ಖೋಯೆಂದು ರಾಮನ ಮುಸುಕಿದರು 
(ಕುರಾಸಾಂ. ೨೦-೨೬). 

[*-ಮರಾ. ಕನೋಜೀ ; ಹಿಂ. ಕನೌಜಿಯಾ) 

ಖಪ (ನಾ). ಖರ್ಚು; ಮಾರಾಟ; ವಿಕ್ರಯ: ಈ ಮಾಲಿಗೆ ಯಾವಾ 

ಗಾದರೂ ಖಪವು ಇಲ್ಲಿ ಕಡಿಮೆ (ಮುಂಬವ್ಯಾ. ೪೪). "ಖಪಿಸು? ಪರಾ. 
[-- ಮರಾ. ಖಖ್‌] 

ಖಪಲಿ (ನಾ). ಗೋಧಿಯಲ್ಲಿ ಒಂದು ಬಗೆ: ಗೋಧಿ-ಕೆಂಪು, 
ಖಪಲಿ, ಹೊಳಿಯೆಂಬ ಮೂರು ಜಾತಿಗಳು ಈ ಜಿಲ್ಲೆಯಲ್ಲಿ ಬೆಳೆಯುತ್ತವೆ 
(ಕಭಾಗೆ. ೨೭೧). [೬ ಮರಾ. ಖಪಲಾ] 

ಖಸಸು "ಖಸಿಸು' ನೋ. 

ಖಷಾಸು "ಖಸಿಸು' ನೋ. 


ಅನ್ನುತ್ತಾರೆ (ಮುಂಬಯಿ. ೪-೯೦) ; 


ಖಪಿಸು 


ಖಪಿಸು, ಖಪಸು, ಖಪಾಸು, ಖಪ್ಪಸು (ಕ್ರಿ). (ಉಕ) ೧. ಕ್ರಯ 
ವಾಗು; ಮಾರಾಟವಾಗು ; ಖರ್ಚಾಗು : ಈ ಮಾಲವು ಇಲ್ಲೆ ಬಹಳ 
ಖನಿಸುವದೆ (ಮುಂಬವ್ಯಾ. ೫೧). .ಖಪೆಸು: ೧. ತೊಯಿದದ್ದು 
. » ಸತ್ವ ಇಲ್ಲದಂಥಾದ್ದಿದ್ದರೆ ಆ ಮಾಲು ಖಪಸುವುದಿಲ್ಲ (ಮುಂಬವ್ಯಾ. 
೪೩). ಖಿಪಾಸು: ೧.. ಇಂಥಾ ಪ್ರಸಂಗದಲ್ಲಿ... ಬಹಳ ಮಾಲ 
ಖನಾಸುವ ಸಂಭವ ಇರುತ್ತದೆ (ಮುಂಬವ್ಯಾ. ೩೬). ಖಪ್ಪಸು : 


೨೦.೨೪ 


| 


ಖಯಖೋಡಿ 


ಖಬರುದಾರಿ, ಖಬರದಾರಿ, ಖಬ್ಬರದಾರಿ (ನಾ). ಎಚ್ಚರವಹಿಸು 


ವುದು; ಜಾಗರೂಕತೆ; ಬಂದೋಬಸ್ತು: ರಾತ್ರಿವೇಳೆಯಲ್ಲಿ ಕಳ್ಳಕಾಕರ 
ಉಪದ್ರವವಾಗದಂತೆ ಖಬರುದಾರಿ ಮಾಡಿಸಿ... ನಡೆದುಕೊಂಡು 
ಬರುವುದು (ಗುರುದ. ೧೦): ಹಖಿಬರದಾರಿ : ಈ ಸಮಯದಲ್ಲಿ ನಾವು 
ಖಬರೆದಾರಿ ಹುಷಾರಿಯಿಂದ”ಕ್ಷೇಮೆದಲ್ಲಿ ಇರಬೇಕು (ರಾಜೇಂದ್ರ. ೬೭). 
ಖಬ್ಬರದಾರಿ : ಅದಷ್ಟು ಮಟ್ಟಿಗೆ... ಖಬ್ಬರದಾರಿಯನ್ನು ತಳ್ಕೊಳ್ಳು 


ತ್ತೇವೆ (ಮುಂಬವ್ಯಾ. ೨೭೭). [«- ಪಾಠ. ಅರೆ. ಮರಾ. ಖಬರ್ದಾರೀ] 

ಖಬರ್ದಾರ್‌, ಕಬರುದಾರು, ಖಬರದಾರ್‌, ಖಬರದಾರ (ನಾ). 
ಜೋಕೆ; ಎಚ್ಚರಿಕೆ; ಹುಷಾರ್‌: ಖಬರ್ದಾರ್‌! ನನ್ನ'ಕುಲದ 
ಮಾತು ತೆಗೆದರೆ (ಮೂರುದಾ. ೩೮); ಅವಳ ಬೆರಳನ್ನು ಮುಟ್ಟಿದರೆ 
"ಖಬರ್ದಾರ್‌? ಎಂದನು (ಬೇಟಿನಾ. ೪೭). ಕಬರುದಾರು : (ಕಿ). 
ಖಬರದಾರ್‌ : ಖಬರದಾರ್‌! ನಿನಗೆ ಏನು ಹೇಳಬೇಕಾಗಿದೆಯೋ 
ಅದನ್ನು ಸರಳವಾಗಿ ಹೇಳು (ಮೂರುದಾ. ೧೫). ಖಬರದಾರ : ಖಬರ 
ದಾರೆ! ನಾನ ಇಲ್ಲಿ ಸಾಹೇಬ (ಜೀದಾನ. ೯೬). 

_ [4 ಪಾರ. ಅರೆ. ಹಿಂ. ಮರಾ. ಖಬರ್ದಾರ್‌] 


೨. ಖರ್ಚುಮಾಡು;" ವೆಚ್ಚಮಾಡು. '೩. (ಆಲಂ) ಮದುನೆ 
ಮಾಡಿಕೊಡು : ಎರಡೂ ಹುಡುಗೂರ್ನೈ ಖಪ್ಪಸೋದೇನು ಜಡಾ 
ಅಲ್ಲಾ (ದೀಪಹ. 11, ೧೮). [ಖಸ +೬ ಇಸ್ಕು] 

ಖಪುರ (ನಾ). ೧. ಅಡಕೆಮರ; ಪೂಗ. ೨. ತ್ರಿಪುರ; ಶಿವನಿಂದ 
ನಾಶಮಾಡಲ್ಪಟ್ಟ ಮೂರು ಪಟ್ಟಣಗಳು. ೩. ಮುಖ. ೪. ಮರೆ; 
ವೃಕ್ಷ ೫. ಕೋಣ; ಮಹಿಷ. ೬. ಅವಮಾನ: *ಕ್ರಿಪುರ ಸೂಗಂ 
ವಕ್ರ ಭೂಜಾಸಮಾನ ಲುಲಾಯಂ ಖಪುರಾಭಿಧಾನ ೫ (ನಾನಾರ. ೧೦೩). 

[ಸಂ.] | 

ಖಪುಷ್ಪೆ (ನಾ). ಆಕಾಶದಲ್ಲಿ ಬಿಡುವ ಹೂವು; ಗಗನಕುಸುಮ; 
ಅಸಂಭವವಾದುದು : ಪಿರಿದುಂ ಬಿದಿ ನಿಜಜನ್ಮಾಕರಮೆನಿಸಿದ ಪದ್ಮ 
ಜಾತಿಗಂ ಮ್ಲಾನತೆಯಂ ದೊರೆಕೊಳಿಸಿದನೆನೆ ಮತ್ತಿತರಕೊಳಾದಂ 
ಮಾಟ್ಬ ಕೃಪೆ ಖಪುಪ್ಪಮದಲ್ತೇ (ಚಂದ್ರಫ. 6-೧೪). [ಖು * ಪುಷ್ಪ) 

ಖಪ್ಪರ "ಕಪ್ಪರ್ಯ' ನೋ. 

ಖಪ್ಪಲಿ "ಕಪ್ಪರಿ' ನೋ. 20 

ಖಪ್ಪಸು "ಖಪಿಸು' ನೋ. 

ಖಪ್ರವಾಹ (ನಾ). ಬಾಂದೊರೆ ; ದೇವಗಂಗೆ. 


ನ 
೦ 


ಖಬೂಲ್‌ (ನಾ). ಒಪ್ಪಿಗೆ; ಕಬೂಲಿ: ನಾವು ಖಬೂಲ್‌ ಮಾಡಿದೆವು 
(ಚಾಮವಂ. ೨೨೭). [ಆ ಕಬೂಲ್‌] 

ಖಬ್ಬರದಾರಿ "ಖಬರುದಾರಿ' ನೋ. 

ಖಬ್ಬುಡುಬ್ಬು (ನಾ). ಎತ್ತರವಾದ ಭಾಗ; ಉಬ್ಬುಬ್ಬಾಗಿರುವಿಕೆ 
(2): ಕೋಗಿಯ ತಲೆಯು ವಿಶೇಷತಃ ಕಪಾಳವು ದೊಡ್ಡದಿದ್ದು ಅದರ 
ಮೇಲೆ ಬುಗುಟಿ ಖಬ್ಬುಡುಬ್ಬು ಕಾಣೋಣ, ಅದಕ್ಕೆ ಮೇಲೆ ಮೇಲೆ 


[1) 


ಬೆವರು ಬಂದಂತೆ ಇರೋಣ (ಔಷಧೀ. ೧೧). 


[ಖ್ಯ ಪ್ರವಾಹ] ಖಮಂಗೆ (ಗು). ಸುವಾಸನೆಯಿಂದ ಕೂಡಿದ; ಕಮ್ಮಗಾದ ; ಗಮ 
ಖಪ್ರವಾಹಜೂಟ (ನಾ). ದೇವಗಂಗೆಯನ್ನು ತಲೆಯಲ್ಲಿ ಧರಿಸಿ ಗಮಿಸುವ : ಆ ಹೊತ್ತಿನಲ್ಲಿ ಒಂದು ಮನೆಯಿಂದ ಧಕ್ಷ್ಮಭೋಜ್ಯಗಳ 
ದವನು; ಶಿವ. [ಖಪ್ರವಾಹ 4 ಜೂಟ] 25 ಖಮಂಗ ಸುವಾಸನೆ ಬರಹತ್ತಿತು (ನಡೆದಾ. 31, ೯೦೩); ವಾರಕ್ಕೊಮ್ಮೆ 


ಖಬರ "ಖಬರು' ನೋ. 
ಖಬರದಾರ್‌ "ಖಬರ್ದಾರ್‌' ನೋ. 
ಖಬರದಾರ "ಖಬರ್ದಾರ್‌' ನೋ. | 
ಖಬರದಾರಿ "ಖಬರುದಾರಿ' ನೋ. | 
ಖಬರಿ (ನಾ). ಸುದ್ದಿ; ವಾರ್ತೆ; ಸಮಾಚಾರ (?) : ಪುತಳಾಬಾಯಿ |50 
ಅಕ್ಕಾನರು ಕೆಟ್ಟ ಜ್ವಾಳಾ ತಿಂದು ಸತ್ತರೂ ಆಂತ ಖಬರೀ 
ರಿಪೋರ್ಟು ಮಾಡೂದ (ಗ್ರಾಮಾಯ. ೧೬೮). 
[+ ಅರ. ಹಿಂ. ಖಬರ್‌) | 
ಖಬರು, ಕಬರ್ಕು, ಖಬರ (ನಾ). ಅರಿವು; ಎಚ್ಚರಿಕೆ; ಪ್ರಜ್ಞೆ: 
ವರುಷವರುಷಕ್ಕು ಕಂದಕಗಳು ಹೆಚ್ಚುಕಡಮೆ ಆಗುವದರ ಖಬರು |55 
ತೆಗೆದುಕೊಳ್ಳಬೇಕು (ರಾಜೇಂದ್ರ. ೧೩೮) ; ಕೆಸರು ಆ ಬುಟ್ಟ ತುಂಬಿ 
ಹೊರಚೆಲ್ಲಿತಾದರೂ ಅವನಿಗೆ ಖಬರು ಇರಲಿಲ್ಲ (ಬನಸಿ. ೧೪೮) ; 
ನೆಲದ ಮೇಲೆ ತನ್ನ 'ಕೂಸಿನ ಖಬರಿಲ್ಲದೆ ಧೊಪ್ಪನೆ ಬಿದ್ದುಬಿಟ್ಟಿಳು 
(ಅನ್ನ. ೧೪೨). ಕ್‌ಬರ್ಕು: ಮೈಯಾಗೆ ಕಬರು ಇಲ್ಲದೆ ಯಂಡ್ತಿ 
ಮಕ್ಕಳನ್ನು ಬಡೀಕನ್ನೆ (ಬೆಂಗಬ. ೧೭). `ಖಬರ: ಮೈಮೇಗೆ ಖಬರ |40 
ತಪ್ಪಿತ್ತೋ ಏನೊ! (ಪ್ರೇಮಾಶ್ರ. ೧೫೮). 
ಖಬರತಪ್ಪು ಇ ಖಬರುಹಾರು : ನನ್ನ ಮುಂಗೈ ರಕ್ತ ನೋಡಿ 
ಖಬರೆತಪ್ಪಿದವರ ಹಾಂಗೆ ಮಾಡಿದಳು (ವೈನಿ. ೭೨). ಖಬರುಹಾರು - 
ಎಚ್ಚರದಪ್ಪು; ಹೌಹಾರು: ಈ ಹರದ ಸೀರಿ ಜಬರು ನೋಡಿದರ 
ಖಬರಹಾರುಹಾಂಗ ಅದ ಅಲ್ಲಾ ! (ಮಿಂಚಿಹು. ೧೩೯). 45 
[4- ಅರ. ಹಂ. ಖಬರ್‌] 


ಖಮಂಗ ಪಂಛೇರು ಬೆಣ್ಣೆಮುಟ್ಟಿಸುವ ಮಕ್ತೇದಾರೀ 
(ದೀಪಹ. 11, ೨೩೨). [+ ಮರಾ. ಖಮಂಗ್‌] 
ಖಮಣಿ (ನಾ). ಆಕಾಶದ ರತ್ನ; ಸೂರ್ಯ : ರಘುಕುಲ ಖಮಣೆ ... 
ತುಡುಕಿದನು ಕಲ್ಪಭೂರುಹ ಸದೃಶ ಚಾಪಮಂ (ಶ್ರೀರಾಮಾ. ೪೯-೫೭೭). 
“ದಿನಮಣಿ? ಪರಾ. [ಖ್ಯ * ಮಣಿ) 
ಖಮಾಚು, ಕಮಾಚ್‌, ಖಮಾಜ (ನಾ).[ಸಂಗೀತ] ಒಂದು ರಾಗದ 
ಹೆಸರು: ಹಿಂದಿನವರು ಹಾಡುತ್ತಿದ್ದ ಧಾಟಗಳು . , . ಖಮಾಚು, 
ಮಧ್ಯಮಾವತಿ, ಅನಂದಭೈರವಿಯಂಥ ರಾಗಗಳಿಂದ ಕೂಡಿದ್ದುವು 
(ಜಾನಗೀ. ೧೧೬). -ಕಮಾಚ್‌ : ಕಮಾಚ್‌. ೨೮ನೇ ಮೇಳಕರ್ತ 
ಹರಿಕಾಂಭೋಜಿಯಲ್ಲಿ ಜನ್ಮ (ಸಂಗೀಚಂ. ೧೩೩). ಖಿಮಾಜ : ಖಮಾಜ 
ರಾಗದಲ್ಲಿ ಮಿಾಾರಾಬಾಯಿಯ ಭಜನದ ಪಲ್ಲನಿಯೊಂದನ್ನು ನುಡಿಸಲು 
ತೊಡಗಿದ (ಜನಗೀ. ೧೨೮). 
ಖಮಾಜ "ಖಮಾಚು' ನೋ. 
ಖಮ್ಮರಿ "ಕಮ್ಮರ್ಕಿ' ನೋ. 
ಖಮ್ಮೆನೆ (ಅ). ಒಂದು ಅನುಕರಣ ಪದ: ಅನುಕರಣೇ- ಖಮ್ಮೆನೆ, 
ಘಲ್ಲುಲೆನೆ, ಛಿಲ್ಲೆನೆ, ಪಠಿಲೆನೆ (ಭಾಷಾಭೂ. ೧೧ ವೃತ್ತಿ). 
ಖುಯೆ (ನಾ). ೧. ಜಂಬ; ಸೊಕ್ಕು. ೨. ಮೊಂಡುತನ; ಹಟಮಾರಿ 
ತನ: (ಕಿ). [4- ಮರಾ. ಖಯ] 
ಖಯಖೋಡಿ, ಕಯಕೋಡು (ನಾ). ೧. ಅಳುಕು; . ಅಂಜಿಕೆ: 
ಕೂಡೆ ತಮತಮಗಾಹವದ ಖಯಖೋಡಿಯಿಲ್ಲದೆ ಸುಭಟಿರಬ್ಬರ ರುಭಾಡಿ 
ಮಸಗಿತು ಕದನದಲಿ ಕಾಲಾಳ ಕೇರಿಯಲ್ಲಿ (ಕುವ್ಯಾಕ. 6-೧೩). 


ಹೊತ್ತಿದ್ದ 


[+ ಓಂ. ಮರಾ, ಖಮಾಚ್‌] 


ಖಯಲ್‌ ೩.೨೫ ಹಿರಕರನಂದನ 


೨. ಸಂಕೋಚ; ಅನುಮಾನ : ಮಾಡದಿರಿ ಸಂದೇಹನನು ಖಯ 
ಖೋಡಿಯಿದಜಕೊಳಗಿಲ್ಲ (ಕುವ್ಯಾಅ. ೧೬-೧೨) | ಚಿತ್ತದಲಿ ಖಯಖೋಡಿ 
ಯಿಲ್ಲದೆ ಸಕಲಜನ ಕೊಂಡಾಡೆ ಕೊಂಡನು ಕುಮತಿ ಸತಿ ತನಗಿತ್ತ 
ವಲ್ಯಲವ (ತೊರರಾ. ೨-೩-೨೮) ; ಖಯೆಖೋಡಿ ಕಾತರ ಕಂಗೆಡು 
ಕಳವಳ... ರೆಯವೆತ್ತ ಕಂಪನ ರಂಗಯಿದೆಲ್ಲವು ಭಯದೋಟಕಿ ಬಂದು 
ಬಾಧಿಪವು (ಶತಸಾಂ.. ೫೦-೫೧). ೩&೩. ಕೊರಗು, ನೋವು; 
ದುಃಖ: ಖಯಖೋಡಿಯನು ಬಿಡಿಸಿದೆಯಲಾ ತ್ರಿದಶರಲಿ 
ಪಾಂಡುವಿನ (ಕುವ್ಯಾಸ. ೧೫-೬೧). ೪. ಮೊಂಡುತನ; ಹಠ: ಮಾಡ 
ಲಾಗದಸೂಯೆಯನು, ಖಯಖೋಡಿಯನು ಹಿಡಿಯದಿರಿ ತನ್ನಲಿ 
(ನಿಭಾಗ. ೧೦-೭೩-೨೯) ; ಹರಿಯೆಡೆಗೆ ಮಿಗೆ ಖಯಖೋದಡಿಯೆಂಬುದ 
ಹಿಡಿಯಲಾಗದು (ಕೋಗಯ. ೧೫-೧೮). ೫. ಕೊರತೆ; ದೋಷ; 
ನ್ಯೂನತೆ: ಜ್ಞಾನಕ್ಕೆ ಸಾಧನನೀ ಕಳೇವರವು ಕೂಡುವನು ನಿಜಮೂರ್ತಿ 
ಯನು ಖಸುಖೋಡಿಯಿಲ್ಲದ ಬೋಧಸಿಖಿಯಿಂ ನೋಡು ಯೋಗಿಯ 
ಚರಿತಗಳನು (ನಿಭಾಗ. ೧೧-೨೪-೭೧); ಪೆಂಡಿತಿಯೊಳಾತ್ಮಜನೊಳರಸ 
ನೊಳ್ಳಿಗೆ ನೋಡಿ ಕಂಡುದಿಲ್ಲೊಂದಿನಿಸು ಖಯಖೋಡಿಯಂ (ಚೈ ಮಿಭಾ. 
ಸ ೬, “ವಂಚನೆ; ಮೋಸ ೫ (ಪ್ರಭಣ್ಣ). ಓ. ಚಾಡಿಹೇಳು 
ವವನು; ನಿಂದಕ; ಅಪವಾದ ಹೊರಿಸುವವನು: (ಕಿ). 
ಕಯಕೋಡು: ೫, ಕಯಕೋಡನೆಣಿಸದನನೋರ್ವ ದಾಸಿಯ 
ಕಳುಹೆ ದಯವೆಣಿಸಿ ಸತ್ಯ ರಿಸುವವನ ಲೇಸಿನ ಸತಿಗೆ ನಿಯತ ದಿವ್ಯ 
ಸುಗಂಧ ಮಾಲ್ಯಾಂಬರನ ಕಳುಹಲ್‌ (ಲಕ್ಷ್ಮಭಾ. ೩-೨೫-೧೬). 
[ಖಯ * ಖೋಡಿ] 


ಖಯೆಲ್‌ "ಖಯಾಲಿ? ನೋ. 


ಖಯಾಲ್‌ "ಖಯಾಲಿ' ನೋ. 
ಖಯೂಲಿ, ಬಯಲ್‌, ಖಯಾಲ್‌, ಖಯಾಲು, ಖಯ್ಯಾಲಿ, ಖ್ಯಾಲ್‌, 
ಖ್ಯಾಲ, ಖ್ಯಾಲಿ, ಖ್ಯಾಲು (ನಾ). ೧. ಮನಸ್ಸಿನ ಒಲವು; 
ಇಷ್ಟ; ಮರ್ಜಿ: ಅಧಿಕಾರಿಗಳಲ್ಲಿ ಕೆಲವರು .., ತನ್ನ ಅಥವಾ 
ಹ ಭಜ ಖಯಾಲಿಗನುಗುಣವಾಗಿ ತಮಗೆ ಬೇಡವಾದ ಜನರನ್ನು 
ಬಂಧಿಸಿ (ಪುನರು. ೫೦೦). ೨. ಆಸಕ್ತಿ; ಮೋಹ; ಹುಚ್ಚು : 
ರಾಯರಿಗೆ ಹೆಣ್ಣಿನ ಖಯಾಲಿ ಬಹಳ ಎಂದವರ ಪ್ರಚಾರ 
(ದುಂಬಿಕ, ೫೭); ಅವರಿಗೆ ಬಣ್ಣದ ಖಯಾಲಿ ಹೆಚ್ಚು (ಊರುಕ. ೧೫೯). 
೩. ವಿಚಾರ; ಕಲ್ಪನೆ; ಯೋಚನೆ: ಪುರುಸೊತ್ತು ಇದ್ದಕಾಲದಲ್ಲಿ 
ಆವುಗಳನ್ನು ಹಿಡಿದಿಡುವ ಖಯಾಲಿ ಬಂತು (ನಿಬಂಧ. 11, ೮೭). 
೪. .ವಿಲಾಸಸ್ರಿಯತೆ ; ರಸಿಕತೆ: ಖಯಾಲೀ ಕರ್ನಲ್‌ಗಳು ಅವರು 
ಒಬ್ಬರೇ ಅಲ್ಲದೆ ತಮ್ಮ ನಾಯಿಗೂ ಹಲ್ಲು ಕಟ್ಟುಸ್ತಾರೆ (ಮಾಮನೆ. ೧೭೮). 
೫. 'ನಿಲಾಸಪ್ರಿಯ; ರಸಿಕ: ಮೊದಲೇ ಖ ಖಾಲಿಯಾಗಿದ್ದೆವನು, ಆಗ 
ಮತ್ತಷ್ಟು ಖಯಾಲಿಯಾದ (ಹಂಗೀತೆ. ೧೦೧). ಖಯೆಲ್‌ : ೨. ಅದರ 
ಮೇಲೆ ಇಸ್ಪೇಟೀ ಖಯಲ್‌ ಬೇರೆ (ನಿಂದನೆ. ೬೭). ೬. ಒಂದು 
ಬಗೆಯ ಜಾನಪದ ನೃತ್ಯನಾಟಕ : ಜಾನಪದ ನರ್ತನದ ಕಸಬು 
ದಾರರ ಗೋಷ್ಠಿಗಳಿಂದ ಖಯಲ್‌ಗಳು ಆಡಲಾಗುತ್ತವೆ (ಭಾರಜಾ. ೯೫). 
ಖಯಾಲ್‌ : ೬. ಕೆಲವು ವೇಳೆ. ; ."ಖಯಾಲ್‌' ಎಂಬ ನೃತ್ಯನಾಟಕ 40 
ಗಳನ್ನು ಆಡುತ್ತಾರೆ (ಆಭಾನೃ.೧೧೫). ಖಯಾಲು: ೨. ತಾಳ, ಮದ್ದಳೆ, 
ಯಕ್ಷಗಾನ, ಬಯಲಾಟಿನೆಂದರೆ ರುದ್ರನಿಗೆ ತುಂಬಾ ಖಯಾಲು(ದೇವಹೆಂ. 
೧೩೬). ಖಯ್ಯಾಲಿ: ೨. ಬಣ್ಣಹಾಕಿ ನಡೆಯುವ ಸಮಸ್ತ ಕ್ರಿಯೆಯೂ 
ಅವನಿಗೆ ಖಯ ಲಿ (ಸಂಸ್ಕಾ. ೭೫). ಖ್ಯಾಲ್‌ : ೭. [ಸಂಗೀತ] 
ಹಂದುಸ್ತಾನೀ ಹಾಡುಗಾರಿಕೆಯ Py `ಒಂದು ಪ್ರಕಾರ: 


ಖಂಬಾವತಿಯಲ್ಲಿ ಒಂದು ಖ್ಮಾಲ್‌ ಹಾಡಿದಳು (ರೂಪಸ. ೪೯). 


ಖ್ಯಾಲ : ೭. ಕಸಬಿಣಿಗಳಲ್ಲಿ ಕೆಲವರು ಲಾವಣಿ, ಖಾ ಲ, ಕುಮರಿ 
ಮುಂತಾದ ಹಾಡುಗಳನ್ನು ಕಲಿತಿರುತ್ತಾರೆ (ಕಛಾಗೆ. ೧೯೬). ಖ್ಶಾ ಲಿ: 
೪. ಮನಸ್ಸು ಇನ್ನೂ ವರುಷದ ಮಗುವಿನಂತೆ ನಿರ್ಮಲನಾಗಿತ್ತು. 
ಖ್ಯಾ ಲಿಯ ಅರ್ಥ ಕೂಡ ಹೊಳೆಯದಷ್ಟು ಮುಗ್ಧ ವಾಗಿತ್ತು (ದೀಪಹ. 
3 11, ತ್‌್‌ ಖ್ಯಾ ಲು: ೭. ಆ ಮಾಲಕಂಸ ರಾಗದ ಒಂದೇ ಒಂದು 
ಖ್ಯಾಲು ನಾಗ ಒಂದೂಕಾಲು ಘಂಟಿ ಕಳೆದಿತ್ತು 
(ಒಂಟದ. ೫೧). [4 ಹಿಂ. ಅರ. ಖಯಾಲ್‌ ; ಖ್ಮಾಲ್‌) 
ಖಯಾಲು "ಖಯಾಲಿ? ನೋ. 
ಖಯ್ಯಾಲಿ "ಖಯಾಲಿ? ನೋ. 
101 ಖರೈ (ಶರಂ? ನೋ. 
ಖರ (ಗು). ೧. ಒರಟಾದ; ಗಟ್ಟಿಯಾದ ; ಕಠಿನವಾದ: ವಾಹಕರಾ 
ಕುಟಲಾಶ್ವಕ್ಕೆ ಖರ ಖಲೀನಮನಿಟ್ಟಿ ರ್‌ (ಪಂರಾಮಾ. ೪-೧೧೪). ೨.ಹರಿತ 
ವಾದ; ಮೊನಚಾದ; ತೀಕ್ಷ್ಣವಾದ : ಖರಕೋಪಾದಿ ಕಷಾಯ 
ದುಬ್ಬರಿಕೆಯಿಂ ಚಾರಿತ್ರ ಮೋಹಾಸ್ರವಂ ದೊರಕೊ ಳ್ಗುಂ 
15 (ಸುಕುಮಾ. ೮-೧೯); ಖರ ನಖರದೆ ಹರಿ ಗಿರಿಕರಿವರಶಿರಮಂ ಸೀಳ್ಸು 
(ರಾಜಶೇ. ೧-೧೧೦) ; ಖರಶರಂ ಭಿದ್ರಿಸಲೈ (ಶ್ರೀರಾಮಾ. ೨೩೭-೨೬೧). 
(ನಾ). ೩. ಹೇಸರಗತ್ತೆ. ೪. ಕತ್ತೆ; ಗರ್ದಭ: *ಗರ್ದಭಂ 
ಡಕ್ರಿವತ್‌ ಖರಂ ರಾಸಭಮೆ ಕತ್ತೆಯಕ್ಕುಂ” (ಮಂಗರಾ. ೫೫-೮); 
ಖರ ಕರಭ ಸೃಗಾಳ ಸಾರಮೇಯಾಕ್ಕ ಓತಿಗಳಪ್ಪುತ್ಪತ್ತಿ ಸ್ಕಾ ನಂಗಳೊಳ್‌ 
20 ಪುಟ್ಟ (ಶಾಂತಿಪು. ೭-೮೮ ವ); ಸೂಕರದ ಖರೆದ BAN 
ಸರದ ವಾಜಿ, ಕರಮಶುಭಕರಂ (ಅಶ್ಚಶಾ. ೩-೨೭). ೫, ರಾಕ್ಷಸ. 
೧, ೫: ಖರನಂ ಖರನಂ ಮುರಾರಿ ಸಂಹರಿಸೆ (ಜಗವಿ. ೪-೪೨). 
೬. ಅರುವತ್ತು ಸಂವತ್ಸರಗಳಲ್ಲಿ ಇಪ್ಪತ್ತೈದನೆಯದು: ಪ್ರಭವ 
ಮಿರ... RNR ತೆಜನಾಗಿಹುದು (ವಿವೇಕ.೩೨೧), 
3] ೩. ಆರು ಎಂಬ ಸಂಖ್ಯೆಯ ಸಂಕೇತ: “ಖರ, ದ್ರವ್ಮ . 
ಇಂತಿನಿತುಂ ೬ಕ್ಕೆ ಪೆಸರು * (ವ್ಯ ವಹಾ. ೧೦) ; “ಯತು ರಸ ಖರವಾಜು? 
(ಮಂಗರಾ. ಭಂ: ಲೆ, ಸಂಕೇತಭಾಷೆಯಲ್ಲಿ ಒಂದು ಸಂಖ್ಯೆ 
(2): ಸುಟ್ಟ್ರುಂಚೆಗೆ ದಶಂ ಸುಟ್ಟುಂಬೆಯಡ್ಡಗೆಜಕಿ ಹತ್ತುನೂಜಂ ಖರಂ* 
(ಮೆಂಗರಾ. ಬ ೯. (ರಾಮನು ಕೊಂದ) ಒಬ್ಬ ರಾಕ್ಷಸನ 
30| ಹೆಸರು: ಖರದೂಷಣಾದಿ ತ್ರಿಶಿರಾದಿಗಳ SRR ಕಳುಹಿದನು 
ಕಡುಗಲಿ ರಘುಪ್ರಭವ (ತೊರರಾ. ೩-೬ ಸೂಚನೆ). [Aಂ.] 
ಖರಕರ (ನಾ). ೧. ಉಗ್ರವಾದ ಕಿರಣಗಳನ್ನು ಳ್ಳ ವನು; ಸೂರ್ಯ: 
ಪರಿವೇಷಂಗೊಂಡಾ Ho ಯುದ ie ೧೫-೪೨); 
*ಖರಕರನಂತೆ ಖರದಂಡಪ್ರಿಯರುಂ (ಸುಕುಮಾ, ೨-೫ ವ); ಖರಕರನ 
35| ತಾಪದಿಂದಂ ಧರಣಿತಳಂ ಬೀಡೆನಿಟ್ಟು (ಆಟ್ಟಮ. ೧-೩೨).೨. [ಛಂದ] 
ಅಕ್ಸರಗಣಗಳಲ್ಲಿ ಒಂದು ಬಗೆ, ಜಗಣ (ಟ-ಲ): ಸುರಪುರ 
ಯುಗಳಂ ಬರೆ ಶಶಿ ದಿವಿಜರ್ಬರಕರ ಸುರೆಯುಗತೋಯಂ ವಿರಚಿಸೆ 
. ಪರೆದುದು ಲಲಿತಂ ಧರೆಗಿದು ಪೆಸರಾಗಿರೆ (ಛಂದೋಂಬು. ೨-೧೯೦). 
[ಖರ + ಕರ್ಕ] 
1! ಖರಕರಕಿರಣ (ನಾ). ಸೂರ್ಯನ ಕಿರಣ : ಸುರಕರಿ ಕರದಿಂ 
ಕೆದರ್ದಂತಿರೆ ಪಸರಿಸುತಿರ್ದುದುದಿತ ಖರಕರಕಿರಣಂ (ರಾಜಶೇ.೧೨-೨೮). 
(ಖರಕರ * ಕಿರಣ] 
|ಖರಕರನಂದನ (ನಾ). ೧. ಸೂರ್ಯನ ಮಗ, ಶನಿ: ಖರಕರನಂದನಂ 
ಮಕರಲಗ್ಗದೊಳಿಂದ್ರಪುರೋಹಿತಂ ಧನುರ್ಧರೆ ಗೃಹದೊಳ್‌ 
45] (ಜಾತತಿ. ೧೨-೧೮). ೨. ಯಮಧರ್ಮ. &. ಸುಗ್ರೀವ. ೪: ಕರ್ಣ. 
[ಖರಕರ * ನಂದನ] 


ಖರಕಲ 


ಖರಕಲ (ನಾ). ಕಲಕಲ ಧ್ವನಿ: ಹುಲಿಯ ಮೊರಹು ಫಣೆಗಳ 
ಫೂತ್ಯಾರವು ವಿಲಸಿತ ನವಿಲ ಕ್ರೇಂಕಾರ ಹಲವು ಭೇರುಂಡವಕ್ಕಿ ಖರೆಕಲ 
ವಲ್ಲಿ ನೆಲಸಿದವಾ ಠಾವಿನೊಳು (ಜ್ಞಾನಚಂ. ೧೦-೮೮). [ಆ ಕಲಕಲ] 
ಖರಕಿರಣ (ನಾ). = ಖರಕರ: ಖರಕಿರೆಣಂ ತೀವ್ರಂ ಶೀತರೋಚಿ ಜಡ 


ಮೂರ್ತಿ ಕಲ್ಪವೃಕ್ಸಂ ಸ್ತಬ್ಧಂ (ಶಾಂತಿಪು. ೨-೭೭); ಖರಕಿರಣ ತಾಪ;5 
ಮೆನಿತುಬ್ಬರಿಸಿದೊಡಂ ಕಂದಿ ಕುಂದದರವಿಂದದವೋಲ್‌ (ಪುಸ್ಪಪು. 
೧೪-೨೮), [ಖರ್ಮ * ಕಿರಣ] 


ಖರಖುರ (ನಾ). ಗಟ್ಟಿಯಾದ ಗೊರಸು: ಖರಖುರ ಧಾರಾಟಂಕಾಹತಿ 
ಮುಗಿಲ ಮುರಿಗಳಂ ಕೆದಜುವಿನಂ (ಶಾಂತಿಪು. ೧೧-೪೨) ; ಖರೆಖುರ 


ಮಹಿ 


ಖರಸಾಣಿ 


ಖರಪುಷ್ಪ (ನಾ). ಒಂದು ಬಗೆಯ ವನಸ್ಪತಿ; ನಾರಂಬೇಳೆ ಗಿಡ. 
[೭ ಸಂ. ಖರಪುಷಾ ಾ) 

ಖರಬುಜ "ಕರಬೂಜ' ನೋ. 

ಖರಬೂಜು "ಕರಬೂಜ? ನೋ. 

ಖರೆಮಂಜರಿ (ನಾ). ಒಂದು ಸಸ್ಯದ ಹೆಸರು; ಉತ್ತರಾಣಿ. 

[ಸಂ.) 

ಖರಮರೀಚಿ (ನಾ). ೧. ತೀಕ್ಷ್ಮ್ಮವಾದ ಕಿರಣ. ೨. ತೀಕ್ಷ್ಮ್ಮಕೆರಣ 
ಗಳನ್ನುಳ್ಳ ವನು; ಸೂರ್ಯ : `ರಮರೀಚಿಯ ಜಳಕೆ ಬಾಡಿದೆ” ತರುಣ 
ತುಲಸಿಯ ದಂಡೆ (ಕುವ್ಯಾಉ. ೮-೭). [ಖರ * ಮರೀಚಿ) 


ಹತಿಯಿಂ ಖರಮಂ ಕರಭಂಗಳನಟ್ಟ ಮುಟ್ಟ (ಪಂರಾಮಾ. ೪-೧೦೯). | 10 | ಖರರುಜ್ನುಂದನ (ನಾ). ಸೂರ್ಯನ ಮಗ; ಶನಿ: ಖರರುಜ್ನಂದ 


[ಖರ್ಯ್ಕ + ಖೂ]. 
ಖರಗಂಧ (ನಾ). ಒಂದು ಬಗೆಯ ಸ ಸಸ್ಯ; ; ಬೋಳಂಗಡಲೆ : 
“ಖರ [ಪಾಕಾಂ. ಕರ]ಗಂಧಮೆನಲು ಕರಿಕೆ? (ಮಂಗರಾ. ೩೫-೧೪). 
[< ಸಂ. ಬರಗಂಧಾ] 


ಖರಡಾಹಂಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: “ಬಡೆಹುಲ್ಲು, |15 


ಖರಡಾಹಂಚೀಹುಲ್ಲು, ಕರಡಅಂಜಿಹುಲ್ಲಂ? (ಮೈಣಿಗಿ. ೨೭-೫೧೪). 
[ಖರಡ್ಕ (ಆ ಕರಡ) + ಹಂಚಿಹುಲ್ಲು] 

ಖರಡ್ಕು "ಕರಡ್ಕು' ನೋ. 

ಖರಡ್ಕು "ಕರಡ್ಕು? ನೋ. 

ಖರಡೆ (ನಾ). - ಕರಡ್ಮು. "ಪಕ್ಕಾಖರಡೆ' ಪರಾ. 

ಖರಣಸ (ನಾ). ಚೂಪಾದ ಮೂಗುಳ್ಳೆ ಧೈವನು. 

ಖರತನ (ನಾ). ತೀಕ್ಷ್ಣತೆ; ಉಗ್ರತೆ; ಪ್ರಖರತೆ: ಖರಕಿರಣಂಗಳ 
ಕಾಯ್ಬಿನ ಖುರ[ಪಾಕಾಂ. ಕರ]ತನದಿಂ ಚಂದ್ರಕಿರಣದುಜ್ಞ ೪ಿಕೆಯಿನಾ 
ಭರತನ ಮುಳಿಸೊಸಗೆಯನನುಕರಿಸಿದುದೇಂ ಚಕ್ರ ವರ್ತಿವೃತ್ತವೆೊ 
ಶರದಂ (ಆದಿಪು. ೧೧-೭). [ಖರ + - ತನೆ | 

ಖರೆದಂಡ (ನಾ). ಒರಟಾದ ನಾಳವುಳ್ಳುದು; ತಾವರೆ; ಕಮಲ: | 
“ಸರಸಿಜಂ... ಖರದಂಡಮಬ್ಬಂ* (ಮಂಗರಾ, ೧೨೪-೧೬); 
ಮಂಡೂಕಬಹಳಮಂ ಖರದಂಡೋತ್ಸಲ ಕುಮುದರಾಜಿ ರಂಜಿತಮಂ 

- ಕಂಡುದೊಂದು ಕೊಳನ೦ ಸರ್ಪಂ (ಪಂಚತಂ. 

ಕೆಸಜಕೊಳ ಪುಟ್ಟ ದುದು ... ಮಧುಪಪ್ರಸಂಗಿ 
ಮತ್ತೆನುತಬ್ಬಮಂ ಬಿಸುಟು (ಜಗವಿ. ೧-೬). ([ಖರ್ಯ * ದಂಡ] 

ಖರದಂಡನಾಭ (ನಾ). ಹೊಕ್ಕುಳಲ್ಲಿ ಕಮಲವನ್ನುಳ್ಳವನು ವಿಷ್ಣು: 
ಖರದಂಡನಾಭನ ಮತಕೆ ನೃಪತಿ ಹಸಾದವೆನುತಿರ್ದ (ಕುವ್ಯಾಭೀ. ಸ) 

(ಸಂ. (ಖರದಂಡ + ನಾಭಿ * -)) 

ಖರದಂಡಪ್ರಿಯ (ನಾ). 
ಸೂರ್ಯ. ೨. ಉಗ್ರವಾದ ಶಿಕ್ಷೆ ವಿಧಿಸುವುದರಲ್ಲಿ ಇಷ್ಟವುಳ್ಳವನು. 
೧, ೨: ಖರಕರನಂತೆ ಖರದಂಡಪ್ರಿಯರುಂ ಉದಧಿಯಂತೆ ಜಡ 
ಸ್ವಭಾವರುಂ (ಸುಕುಮಾ. ೨-೫ ವ); ಸದುರ್ದರ್ಶನರುಚಿ ಖರದಂಡ 
ವ್ರಿಯಂ ತಾನೆನಿಪ್ಪಾ ಶ್ರಿತಿಸಂಗೆನ್ನ೦ದದಿಂದಂ ಸಮನಿಸುಗುಮಧಃಪಾತ 
ಮಸ್ತಾಬ್ಧಿಯೊಳ್‌ (ಚಂದ್ರಪು. ೨-೪೫). [ಖರದಂಡ*- ಪ್ರಿಯ] 

ಖರಪಾಕ (ನಾ). [ವೈದ್ಯ] ಔಷಧಿಯನ್ನು ಪಾಕಗೊಳಿಸುವ ಮೂರು 
ವಿಧಾನಗಳಲ್ಲಿ ಒಂದು; ಎಣ್ಣೆ ಯಂತೆ ಸ್ನಿಗ್ಧ ವಾಗಿರುವ ಹದ: 
ಮೃಡುಪಾಕ, ಖರಪಾಕ, ಚಿಕ್ಕ ಣಪಾಕವೆಂದು ಹ ತೆಜ ... ಖರಪಾಕ 
ಹರ (ವೈದ್ಯಸಾ. ಕುಡಿಯುವುದಕ್ಕೆ ಮಧ್ಯ ಪಾಕವೂ, 


[< ಕರಡ್ಕು] 
[ಸಂ.] | 


೨೬೯-೫) ; 


1, ಜಃ 


ಅಭ್ಮಂಗಲೇಸಗಳಿಗೆ ಖರಪಾಕವೂ ಹಿತ (ಸಕೈ... 2111 ಪ್ರಸ್ತಾವನೆ), | 45 


[ಖರ್ಯ”* ಪಾಕ್ಕ) 


-ಖರದಂಡಂ |$80 


| ಖರಶತ್ರು (ನಾ). - ಖರವೈರಿ : 
೧. ಕಮಲಗಳಿಗೆ ಪ್ರಿಯನಾದವನು; 85 


[ಪಾಠಾಂ. ದುದ್ದಂಧ, ದುಗ್ಗಂಧ]ನ PRA 
ನ್ವಿತಂ ಬಾಲ್ಯಕಾಲ ರುಜಾರ್ತಂಮಲಿನಂ ಸಕಾಮನಲನಂ ಪಾರತ್ರಿಕ 
ವ್ಮಾಪ್ತಿ ತತ್ಪರನಕ್ಕುಂ (ಜಾತತಿ.೧೮-೧೪).[ಸಂ. (ಖರರುಚ್‌*ನಂದನ)) 
ಖರೆರುಚಿ (ನಾ). - ಖರಮರೀಚಿ ೨: ಖರರುಚಿಯ ಮಾರಾಂಕವೋ 
ಸುರೆಗಿರಿಯ ಸೊ ೀದರೆ ವೊ ಮೃಗಾಂಕನ ಮಹುದಲೆಯೋ 
ಮೇಣೆನಲು ರಥ ಹೊಳೆದಿಳಿದುದಂಬರದಿ (ಕುವ್ಕಾಅ. ೭-೧೨). 
[ಖರೆ + ರುಚಿ] 
ಖರವಳಿ "ಕರವಳಿ' ನೋ. 
ಖರವಾಹನ (ನಾ). ಕತ್ತೆಸವಾರಿ; ಕತ್ತೆಯನ್ನು ವಾಹನವಾಗಿ 
ಮಾಡಿಕೊಂಡಿರುವುದು ( (2): ತಳೆಯದಿಲ್ಲದ ನೆರಳ ತಾ.ಕುಳವಳಿಸಿ 
ಪೆಣನನು ತಬ್ಬಿದುದ ಮೇಣಿಳೆಗೆ ತಾರಕರಾಜಿ ಬಿದ್ದುದ ದಕ್ಷಿಣಾಕೆಯೊಳು 
ಅಳುತ ಪೋಪುದ ತೈಲಡೊಡಲಿನೊಳಲಸಿ ಖರವಾಹನದಿ ಪೋಪುದ 
ಖಳನು ಕಂಡುರೆ ಬೆದರಿ ನಿಶ್ಚೈಸಿದನು ಮರಣವನು (ಕೃಕರ್ಣಾ. ೫-೫೯). 
[ಖರ್ನ * ವಾಹನ] 
ಖರನಿಷಾಣ (ನಾ). ಕತ್ತೆಯ ಕೋಡಿನಂತೆ ಅಸಂಭವವಾದುದು; 
ಅಸತ್ಯವಾದುದು : ಜೀವಮೆಂಬುದುಮಂಬರಕುಸುವು ಸಮಾನಮುಂ 
ಪರಲೋಕಮೆಂಬುದು ಖರವಿಷಾಣ ನಿರ್ಪ್ವಿಶೇಷಂಗಳುಂ (ಶಾಂತಿಪು. 
ಚೈತನ್ಮಂ ಮುಕ್ತಾತ್ಮಸ್ವರೂಪಮೆಂದು ಪರಿಕಲ್ಪಿಸುವರ್‌ 
ಅದು ಖರನಿಷಸಾಣದವೊಲ್‌ ಉಂಟಾಗಿಯುಂ ಅಭಾನಮೆ . . . ಆತ್ಮ 
ನಿವಾರಣಮೆಂಬುದು ತಮ್ಮಂದಮೆ ನಿರಾಕರಿಸೆ ಪಟ್ಟುದಜಕಿಂ ಖರವಿಷಾಣ 
ಕಲ್ಪಮೆ (ತತ್ತ್ವಪ್ರ. ೫). [ಖರ್ಕ * ವಿಷಾಣ) 
| ಖರವೈ ರಿ (ನಾ). ಖರನೆಂಬ ರಾಕ್ಷಸನ ಶತ್ರು; ಶ್ರೀರಾಮ: (೪). 
[ಖರೆ + ಫೈ] 
ಮುನಿಮನಹಾರಿಯೂ ಅದ್ಭುತರೂಪ 
ಧಾರಿಯೂ ಅದ ಆ ಖರಶತು ವನ್ನು ನೋಡಿ ಕೌಸಲೈಯ ಅನಂದವು 
ಉಕ್ಕಿ ಹೊರಸೂಸಹತ್ತಿತು (ತುಳಸಿ. ೫೫). [ಖರ್ಮ * ಶತ್ರು] 
ಖರಶಾಣ (ನಾ). ೧. ಒರಟಾದ ಮಸೆಗಲ್ಲು; ರತ್ನಗಳನ್ನು ಸಾಣೆ 
ಹಿಡಿಯುವ ಕಲ್ಲು: ಖರಶಾಣಕಷಣದಿಂ ಮಣಿಗುರುತೇಜೋವೃತ್ತಿ 
ನೆಗಬ್ವವೋಲ್‌ (ಚಂದ್ರಫ. ೧-೪೪). ೨. ಹರಿತವಾದ ಗರಗಸ : (8). 
[ಖರ್ಯ್ಕ 4+ ಶಾಣ) 
ಖರಸತ್ವ (ನಾ). [ಕಾಮಶಾ] ಸ್ತ್ರೀಯರ ಹನ್ನೆರಡು ಸತ್ವಗಳಲ್ಲಿ 
ಒಂದು: ದೇವಸತ್ವ, ಯಕ್ಷಸತ್ವ . . . ಕಿನ್ನರ ಸತ್ವ, ಖರಸತ್ವವೆಂಬ 
ದ್ವಾದಶಸತ್ವದ ಸತಿಯರಿಂ (ವಿವೇಕ. ೨೩೯); ಎದುರಾಗಿ ವಾಕ್ಮಂಗಳನು 
ನುಡಿವಳು ವಿಟರಲ್ಲಿ ಅನುರಕ್ಷೆಯಾದವಳು ಇವಳು ಖರಸತ್ವದೆ ಸ್ತ್ರೀ 
[ಖರ್ವ * ಸತ್ವ] 


೮-೧೩೨ ವ); 


(ಕಾಮಶಾ. ೪-೬೩). 


ಖರಸಾಣೆ "ಕರಸಾಣೆ? ನೋ. 


ಖರಹರಪ್ರಿಯ 


ಖರಹರಪ್ರಿಯ (ನಾ). [ಸಂಗೀತ] ಒಂದು ರಾಗದ ಹೆಸರು: ಖರ 
ಹರಸ್ರಿಯ; ಈ ರಾಗದ ನಿಜನಾಮ ಹರಪ್ರಿಯ . . . "ಖರ' ಎಂಬ 
ಮುಂ-ಪ್ರತ್ಯಯ ಹೊಂದಿ ೨೨ನೇ ಮೇಳಕರ್ತವಾಗಿದೆ (ಸಂಗೀಚಂ.೧೩೮); 
ಖರಹರಪ್ರಿಯರಾಗದಿಂದ ಅಭ್ಯಾಸವನ್ನಾರಂಭಿಸುವುದು ಸ್ವಲ್ಪ ಕಷ್ಟ 
(ಹೇಮಕೂ. ೧೦೫). [ಖರ್ಕೆ * ಹರ 4 ಪ್ರಿಯ] 

ಖರಾಂತಕ (ನಾ). - ಖರವೈರಿ : ಖಿಲಪ್ರಾಯಮಾಗಿರ್ದ ನಿಜಬಲ 
ಜಾಲಮಂ ಖರಾಂತಕನನುಜನೀಕ್ಷಿಸಿ ಕನಲ್ಲು (ಜೈಮಿಭಾ. ೨೦-೧೨). 

[ಖರ * ಅಂತಕ] 


ಖರಾಂಶು (ನಾ). - ಖರಕರ: ಬೇಸ್‌ ಲೋಕನುಂ ತಗುಳ್ಳು 


ಸುಟ್ಟಿಟಲಿಂದೆ ಖರಾಂಶು ನಾರಕಾವಾಸದೊಳಾಟ್ವವೋಲಪಕವಾರ್ಥಿ | 10 


ಯೊಳಾಟ್ಟುದುಂ (ಪಂಪಭಾ. ೩-೮೧). [ಖರ್ಮ + ಅಂಶು] 

ಖರಾತ್ಮಕ (ನಾ). ಒಂದು ಸುಗಂಧ ಸಸ್ಯ; ಮರುಗ: “ಖರಸುಸಃ- 
ಖರಾತ್ಮಕ, ಮರುಗ” (ಓಷಧಿ, ೪೩). [?) 

ಖರಾಬು *ಕರಾಬು' ನೋ. 

ಖರಾಮತಶ್‌ "ಕರಾಮತಿ? ನೋ. 

ಖರಾಮತಿ "ಕರಾಮತಿ? ನೋ. 

ಖರಾಮತ್ತು "ಕರಾಮತಿ? ನೋ. 

ಖರಾಯ(ನಾ).[ಗಣಿತ] ಆಯಗಳಲ್ಲಿ ಒಂದು ಪ್ರಭೇದ: ವಿಸ್ತಾರವಾಗಿ 
ಉದ್ದ ಅಗಲವನು ಅಳೆದು ವೊಟ್ಟು ಗೂಡಿ ಕೊಂಡ ಕೋಲುಯೆಷ್ಟೋ 
ಅದನು 4 ಹೆಚ್ಚಿ... ಆದೆಂ ೮ ರಿಂದ ಭಾಗಿಸಿ ಉಳಿದವು ಆಯಗಳೂ 
x ೫ ೫ ೬ ಉಳಿದರೆ ಖರಾಯ (ಆಯಟೀ. ೧-೬). [ಖರ್ಕ * ಆಯ] 

ಖರಾರ "ಕರಾರ್ಮು' ನೋ. 

ಖರಾರಿ, (ನಾ). - ಖರವೈರಿ: (ಕಿ). 

ಖರಾರ್ಮಿ “ಕರಾರ್ಕು' ನೋ. 

ಖರಾರು, "ಕರಾರ' ನೋ. 

ಖರಾರ್ಕು "ಕರಾರ್ಕು' ನೋ. 

ಖರಾರುವಾಕ್ಕು "ಕರಾರುವಾಕ್ಕ್ಯು' ನೋ. 

ಖರಾಶ್ವೆ (ನಾ). ಓಮ; ವಾದಕ್ಕೆ; ಅಜಿವಾನ. (ಸಂ. ಖರಾಶ್ವಾ] 

ಖರಿಯ "ಖರೆಯ' ನೋ. 

ಖುರೀತೆ, ಕರೀತ, ಖರೀತಾ, ಖಲಿತಾ, ಖಲಿತೆ (ನಾ). ೧. ಲಕೋಟಿ; 
ಪತ್ರಗಳನ್ನು ಹಾಕಿ ಒಯ್ಯುವ ಚೀಲ. ೨. ಆಜ್ಞಾ ಪತ್ರ; ನಿರೂಪ : 
ಲಾರ್ಡ್‌ ಮಾರ್ನಿಂಗ್‌ಟನ್‌ ರವರ ಖರೀತ (ಕೃಷ್ಣಭೂ. ೯೨). ಕರೀತ: 
೨. ಕರೀತ ಬರೆದು ಕಳುಹಿಸಿದನು (ಪಾಳಿಗಾ, ೪೫) ; ಕಂಪಣೀ ಸರ್ಕಾರ 
ದವರು ಮಹಾರಾಜರ ಸರ್ಕಾರಕ್ಕೆ ಕರೀತಾ ಬರೆದಿದಾರೆ (ಮುಸುಗ. ೧೪೬). 
೩. ಪತ್ರವ್ಯವಹಾರ: ಕಂಪನಿ ಸರ್ಕಾರಕ್ಕೂ ಮಹಾರಾಜರಿಗೂ ಕರೀತ 
ನಡೆಯುತಾ ಇತ್ತು (ಕುರಾಚ. ೪೪). ಖರೀತಾ: ೨. ಖರೀತಾಗಳನ್ನು 
ಬರೆದು (ಮಹಾವಂ. 11, ೫೦) ; ಹೈದರೆಲ್ಲಿಯು . .. ಖರೀತಾ ಬರೆಯಿಸಿ 
ಖಿಲ್ಲತ್ತನ್ನು ಕೊಟ್ಟು (ಚಿತ್ರಪಾ. ೬೧). ಖಲಿಶಾ: ೨. ಕಾಕಾ ಅವರ 
ದೇನೋ ಖಾಸ್‌ ಖಲಿತಾ ಬಂಧಾಂಗದ (ದೀಪಹ. 11, ೭೩). ಖಲಿತೆ: 
೨. ಕೂಡಲೆ ನಿನ್ನನ್ನು ಒಬ್ಬಿಸಬೇಕೆಂದು ಇಂದು ಖಲಿತೆ ಕಳಿಸಿದ್ದಾರೆ 
(ವಿಜಸಾ. ೫೮). [4- ಅರ. ಖರೀತಹ್‌ ; ಹಿಂ. ಮರಾ. ಖರೀತಾ) 

ಖರೀತಾ "ಬರೀತ' ನೋ. 

ಖರೀದಿ (ನಾ). ೧. ಬೆಲೆಕೊಟ್ಟು ಕೊಂಡುಕೊಳ್ಳುವಿಕೆ: 
ಒಂದು ಎಕರೆ ರಬ್ಬರು ತೋಟ ಖರೀದಿ ಮಾಡುವಷ್ಟು ಸಿರಿವಂತ 
ರಿದ್ದಾರೆಯೆ ನಿನ್ನ ತಾಯಿತಂದೆ? (ಸಮಸೌ. ೧೨೫) ; ಕೆಲವು ವಸ್ತುಗಳ 
ಖರೀದಿಗಾಗಿಯೆ ಇವರನ್ನು . . , ಕಳುಹಿಸಿರಬಹುದು (ರತ್ನಗೋ. ೨೧) ; 


[ಖರ್ಕ * ಅರ್ಕ] 


20 


25 


50 


95 


40 


43 


೨೩.೨೭ 


ಖಕೆಯ 


ಒಂದು ಕೈಗಡಿಯಾರವೂ ಖರೀದಿ ಆಯಿತು (ವೈನಿ. ೧೯೧). ೨. ಬೆಲೆ; 
ಕ್ರಯ: ಗ್ರಾಮಾಧಿಸ&ಯು ಒಂದು ರೂಪಾಯಿ ಖರೀದಿಗೆ ಒಳಪಟ್ಟ 
ಕುರಿ,ಕೋಳಿ. . .ಸ್ವತ್ತುಗಳ ಚಿಕ್ಕ ಪುಟ್ಟಿ ಕಳವು ಮೊಕದ್ದಮೆಗಳನ್ನು ಹಿಡಿದು 
ವಿಚಾರಿಸಲು ಲಾಯಖಾಗಿರುತ್ತಾನೆ (ಗ್ರಾಮಾಕ. ೬೧) ; ನಿಮ್ಮ ಕುದುರೆ 
ಖರೀದಿ ಏನೆಂದು ಕೇಳಲು (ಶನಿಮಾ. ೧೦) ; ಅದಕ್ಕಾದ ಖರೀದಿಯನ್ನು 
ಕೊಟ್ಟು ಆ ಮನೆಯನ್ನು ತೆಗೆದುಕೊಂಡರು (ಪಂಚಾಮೃ. ೩೦). 
ಖರೀದಿಮಾಡು ಇ ಕೊಂಡುಕೊಳ್ಳು : ನಿಂಮ ನಿಂಮ ತಾಲ್ಕುದಲ್ಲಿ 
ಖರೀದಿಮಾಡಿ (ಮೈಆರಿ. ೧೯೩೮, ೨೫-೭; 1826) ; ರತ್ನಗೋಲವನ್ನು 
ಖರೀದಿಮಾಡಲು ಪ್ರಯತ್ನಿಸಬೇಕೆಂದು ಅಪ್ಪಣೆಕೊಟ್ಟಿನು 
(ರತ್ನಗೋ. ೫೬). [4 ಮರಾ. ಖರೀದೀ; ಓಂ. ಪಾರ. ಬರೀದ್‌) 
ಖರೀದಿಸತ್ರ (ನಾ). ಮಾರಾಟಮಾಡಿದ ಬಗೆಗೆ ಬರೆದುಕೊಟ್ಟ 
ಪತ್ರ; ಕ್ರಯಪತ್ರ: ನಾಳೆ ಖರೀದಿಪತ್ರ ಮಾಡಿಬಿಡೋಣ (ತಿಡುಗು. ೫೨). 
[ಖರೀದಿ + ಪತ್ರ] 
ಖರೀದಿಸು (ಕ್ರಿ). ಖರೀದಿ ಮಾಡು; ಕೊಂಡುಕೊಳ್ಳು : ಮಾರ್ಕೆಟ್ಟಗೆ 
ಬಂದು ಕೆಲವು ಹಣ್ಣುಗಳನ್ನು ಖರೀದಿಸಿದೆ (ಬದುಜ. ೮೫). 
[ಖರೀದಿ + -ಇಸ್ಕು] 
ಖರೀಪ (ನಾ). ಮುಂಗಾರುಬೆಳೆ: ಮುಂಗಾರಿಯ ಸರ್ವಧಾನ್ಯವು, 
ಎಳ್ಳು, ಕಾರೆಳ್ಳು, ಮುಂತಾದ ಖರೀಪ ಸಹಿತವಾಗಿ (ಕೃಷಿಪ್ರ. ೪೧). 
[+ ಸಾರ. ಅರ. ಹಿಂ. ಮರಾ. ಖರೀಫ್‌] 
ಖರುವ (ನಾ). ನಗರ ಮತ್ತು ಹಳ್ಳಿಗಳ ಮಧ್ಯಸ್ಥಿತಿಯಲ್ಲಿರುವ 
ನದೀಪರ್ವತಗಳಿಂದ ಕೂಡಿದ ಪ್ರದೇಶ: ಕೆಜಿ ತೊಕ ಪುರ 
ಗ್ರಾಮ ಖರುವ ಪತ್ತನವೆಂಬುದಜಿಯದೈ ತರುತ (ಧೈರವೇ. ೨-೨೩೦). 
[< ಸಂ. `ಖರ್ವಟ] 
ಖರೆ, "ಖರೆಯ ' ನೋ. 
ಖರೈ (ನಾ). ಒಂದು ಬಗೆಯ ಹುಲ್ಲು; ದಾಗಡಿ ಹುಲ್ಲು: (೫. [1] 
ಖರೆಗೊಳ್‌ (ಕ್ರಿ). ಸತ್ಯವೆಂದು ಗ್ರಹಿಸು; ನಿಜವೆಂದು ಭಾವಿಸು: 
ಪತಿಯ ಲೋಕವ ಪಡೆನೆನೆಂದೇ ಪತಿಯ ಸಂಗಡ ಶಿಖಿಯ ಬೀಳಲು ಅತಿ 
ನರೆಕನೆಂತೆನ್ನದಲೆ ದುರ್ಬಲವ ಖರೆಗೊಂಡು ಪತಿಯ ಕೂಡೆಯು 
ಯಿದ್ದೆರಡು ದಿನ ಹಿತದಿ ಹೋಗುವಳ್ಳೆಯ ನರೆಕಕೆ (ಜ್ಞಾನಸಿಂ. ೨-೧೯). 
[ಬರ್ಕೆ (ಆ ಖರೆಯ) + ಕೊಳ್‌]: 
ಖರೆತನ "ಖರೆಯತನ',ನೋ. 
ಖರೆಯ, ಕಕ್ಕೆ, ಖರಿಯ, ಖರೆ, (ನಾ). ೧. ದಿಟವಾದುದು; ನನ್ನಿ; 
ನಿಜ: ಪಟುಗಳೋ ಮರುತ ಪೂತು ಪಾಂಡವಭಟರು ಖರೆಯವಲಾ 
(ಕುವ್ಯಾದ್ರೋ. ೨-೩೬); ಪೊಡವಿಜೆಯ ಬಿಡನೆಂಬ ಚಿತ್ತದ ಕಡುಹು 
ಖರೆಯನೆ (ಕೌಶಿರಾ. ೧೯-೬) ; ಖರೆಯವಾಗಿದೆ ಕನಸಿನ ವಾಕ್ಕ (ಮೋಹತ. 
೨೮-೧೦) ; ಖರೆಯ ಬಾವನ್ನಮಂತೆಯ್ದಲ್ಲದುರೆ ದಿವ್ಯ ಪರಿಮಳವನೆಂತೀ 
ವುದು (ಪರಶು. ೧೯-೩). ೨. ಮೇಲಾದವನು; ಶ್ರೇಷ್ಠ : ಖರೆಯ 
ರಲ್ಲಾ ನೀವು ಕೊಂತಿಯ ವರಕುಮಾರರು ನಿಮ್ಮೊಡನೆ ಸಂಗರಕೆ ಸರಿಸರೆ 
ನಾವು (ಕುವ್ಕಾಕ. ೪-೬೨) ; ಸುಭಟಾಂಗದಲಿ ನೀನತಿ ಖರೆಯನೈ ಸಂದೇ 
ಹನೇ (ಕೌ ಶಿರಾ. ೨೨-೪೩) ; ಅಹುದೋ-ಖೋಡಿಯಿಲ್ಲದ ಬರೆಯನಹೆ 
ಖದ್ಮೋತವಂಶದಲಿ (ತೊರರಾ. ೪-೪-೩೩) ; ಅವರಿನ್ನೇಂ ಖರೆಯರೋ 
ಮುಕ್ತಿಪಥದಲಿ ದೂರೆಗಮನದಲಿ (ನಿಭಾಗ. ೧೧-೧೨-೩೫). ಕರೈ: 
ದಿ. ನೀವು ಹೇಳೋದು ಕರೆ ಕಾಣಾದಿಲ್ಲಪ್ಪಾ (ನಿಜಯ. ೨೧೯). 
ಖರಿಯ: ೨. ಜಗಳೆ ಕಾಯ್ವ ಗುರುವರ ನೀನೆ ಖರಿಯಾ (ಜಗದಾ. ೩೨೮). 
ಖರೈ: ೧. ರಂಭೆಯ ನಾಚಿಸಳೆಂಬುದು ಖರೆಯು (ಕುಮಾವಿ. ೪); 


1 
ನೀನು ಅಡುವ ಮಾತು ಅಕ್ಷರಶಃ ಖರೆ (ಮೋಹಿನೀ. ೫೫). 


ಖರಿಯೆತನ 


ಖಕೆಖೊಟ್ಟಮಾಡು - ಸತ್ಯವೊ ಸುಳ್ಳೊ ಎಂಬುದನ್ನು ಒರೆಗೆ 
ಹಚ್ಚಿನೋಡು : ಖರೇಖೊಟ್ಟಮಾಡಿರಿ. ಅಲ್ಲಿಂದ ಹೊಡೀರಿ (ಅರತು 
I, ೫೭); ಸೋನಕ್ಕಗ ಬಡಕೊಂಡ ವೈರ್ಥ ಅಪವಾದದಾಗ ಏನೂ ತಥ್ಯ 
ಇಲ್ಲ ಅನ್ನೂದನ್ನ ಖರೇಖೊಟ್ಟ ಮಾಡಲಿಕ್ಕೆ ಬರತದ (ದೀಪಹ. 11, ೧೭). 
ಖಕೆಬರು - ನಿಜವಾಗು; ಸತ್ಯುವಾಗು : ಕೈಗೆರೆಗಳ ಮೇಲಿಂದ 
ಹೇಳಿದ ಭವಿಷ್ಯ ಎಸ್ಟೋ ಸಲ ಬರೆ | ದೆ (ಮುಕ್ತಿ. ೪೬). | 
ಖಕೆಮಾಡು - ಸತ್ಯುವಾಗುವಂತೆ ಮಾಡು; ದಿಟಿಗೊಳಿಸು: ಮುಸಲ | 
'ವನ್ನು ಹೆರುವಳೆಂಬ ನಿಪ್ರಶಾಪದಿಂದ ಬಂದುದನ್ನು ಖರೆಮಾಡಲು 
ವನಿಕೆ ಮಸೆಯಲು ಆ ಫುತಿಗಿ ಬೆಳೆದಿತು (ನಿಜಯ. ೭೩) ; ಕಾಕಾ ಭವಿಷ್ಯ 
ನುಡಿದಾರ. ಅದನ್ನ ಖರೆಮಾಡಿ ತೋರಿಸಬೇಕು (ದೀಪಹ. 11, ೨೬). 
[+ ಮರಾ. ಖರಾಯೀ)] 

ಖರೆಯತನೆ, ಖರೆತನ (ನಾ). ೧. ಹಿರಿಮೆ; ಶ್ರೇಷ್ಠತೆ; ಮೇಲ್ಮೆ: : 
ಗೆಲವೇ ನಮಗೆ ನಿಂದರೆ ನಿನ್ನ ಸವಮ್ಮುಖದಲಿ ಮಹಾದೇವಹುದು | 
ಬಳಿಕೇನು ತನ್ನಲುಂಟೀ ಖರೆಯತನ (ಕುವ್ಯಾದ್ರೋ. ೧೮-೧೬). ಬರೆತನ: | 
೨. ಒಳ್ಳೆಯತನ; ಪ್ರಾಮಾಣಿಕತೆ : ಖರೆ ಮಾಲನ್ನು ಖರೀದಿಮಾಡಿ (15 
ಕಳುಹಿಸಿದ ಕಾರಣ ಖರೆತನದೆ ಬಗ್ಗೆ ಆ ಮಾಲಿಗೆ ಹೆಚ್ಚು ಬೆಲೆಯು 
ಬೀಳುವುದು (ಮುಂಬವ್ಯಾ. ೯೮). [ಖರೆಯ 4 -ತನ] 

ಖರೆಲೇಸು (ನಾ). ಬಹಳ ಒಳ್ಳೆಯದು; ತುಂಬಾ ಚೆನ್ನಾದುದು : 
ಆ ಗೋವಳರು ಖರೆ(ಪಾಠಾಂ. ಕರ]ಲೇಸೆಂದೆನುತ . . . ಸತ್ರದ 
ಶಾಲೆಗೈತಂದು (ನಿಭಾಗ. ೧೦-೨೧-೫) ; ತನತನಗೆ ಖರೆ [ಪಾಠಾಂ. ಬರೆ] 
ಲೇಸು ಕಾರ್ಯವಿದೆನುತ (ನಿಭಾಗ. ೧೦-೨೨-೨೦). [< ಕರಲೇಸು ?] 

ಖರೋಷ್ಠಿ (ನಾ). ಒಂದು ಬಗೆಯ ಲಿಪಿ: ಸಿಂಧುನದಿಯ ಪಶ್ಚಿಮ 
ಭಾಗದಲ್ಲಿ ಸಿಕ್ಕಿರತಕ್ಕ ಶಾಸನಗಳು ಬಲದಿಂದ ಎಡಕ್ಕೆ ಬರೆಯುವ 
ಖರೋಸ್ಕಿೇ ಲಿಪಿಯಲ್ಲಿನೆ (ಭಾಇಪ್ರ. ೧೪೮) ; "ಧರ್ಮಪದ'ದ ಪ್ರಾಕೃತ 
ರೊಪ ಖರೋಷ್ಠಿ ಲಿಪಿಯಲ್ಲಿ ದೊರಕಿತು (ಭಾರದ. ೩೪೮). 

(ಸಂ. ಖರೋಷ್ಮೀ)] 


5 


10 


| 


20 


25 


ಖರ್ಗೆ "ಖಟ್ಗಿ' ನೋ. 

ಖರ್ಗೆಸ (ನಾ). ಒಂದು ಜಾತಿಯ ಮರ: *ಗರ್ಗತ್ತಿ, ಖರ್ಗಸ? 
(ಮೈ ಗಿ. ಖರ್ಗಸ (ಖರ್ವತ)- ಮಧ್ಯಮಳಕಾರದ್ದು. 
ಕಟ್ಟಗೆಯ ಸಾಮಾನು ಮಾಡುವಾಗ , .. ಈ ಮರದ ಎಲೆಗಳಿಂದ 
ಉಜ್ಜಿ ನುಣುಪು ಮಾಡುತ್ತಾರೆ (ಕಭಾಗೆ. ೩೮). (2) 

`ಖರ್ಚಿಕ (ನಾ). ಬಹಳ `ನೆಚ್ಚಮಾಡುವವನು; ಖರ್ಚುದಾರ : 
*ದುಂದುಗಾರ* (ಜಾನಕೋ. ೪೩); ರಜಪೂತರು - ದೊಡ್ಡ ಮನಸ್ಸಿನ 
ವರೂ ಖರ್ಚಿಕರೂ ಇರುತ್ತಾರೆ (ಕಭಾಗೆ. ೧೧೪); ಭಾವೂಸಾಹೇಬನು 
ಬಹಳ ಖರ್ಚಿಕನು (ಉತ್ತಗೃ. ೧೫). [*- ಮರಾ. ಖರ್ಚೀಕ] 

ಖರ್ಚು "ಕರ್ಚು ನೋ. 

ಖರ್ಚುದಾರೆ (ನಾ). ೧. ಖರ್ಚುಮಾಡುವವನು ; ವೆಚ್ಚಮಾಡು 
ವವನು. ೨. ಬಹಳವಾಗಿ ವೆಚ್ಚಮಾಡುವವನು; ದುಂದುಗಾರ: 
(ಕಿ)- [ಖರ್ಚು (4 ಕರ್ಚು) + -ದಾರ್ಯ) 

ಖರ್ಚುಪಟ್ಟ (ನಾ). ಖರ್ಚುಮಾಡಬೇಕಾದ ಹಣದ ವಿವರ 
ಗಳನ್ನುಳ್ಳಿ ಳ್ಳ ಪಟ್ಟಿ : ಯಾರ ಹೆಸರಿನಲ್ಲಿ ಖರ್ಚುಪಟ್ಟ ಬರೆಯಲಿ ಸ್ವಾಮಿ? 
ನಿಮ್ಮ ಜಿಸರಿನಲ್ಲಿಯೊ (ಮೆನಾ. ೫). "ಜಮಾಪಟ್ಟ' ಪ 

[ಖರ್ಚು (ಆ ಕರ್ಚು) * ಪಟ್ಟ] 

ಖರ್ಜಿ (ನಾ). - ಇ ಕಜ್ಜಿ; ಅರಿದಾಳಂ . .. ಎಂಬಿನಂ ಗೋಮೂತ್ರಂ 
ಬೆರಸರೆದು ಪೂಸೆ ತರ್ದುಂ ಮರವೂ(ವು)ವುಂ ಖರ್ಜಿಯುಂ ವಿಸರ್ಪಮು 45 
ಮಲಕಿಗುಂ (ಲೋಕೋಪ. ೯-೧೦೫). (ಲೈ ಸಂ. ಖರ್ಜು, ಖರ್ಜೂ] 


೩೬-೭೦೮); 


30 


95 


40 


ರಾ 


೨೩.೨೮ 


ಖರ್ಪರಿತುತ 
೪ 


| ಖರ್ಜಿಕಾಯಿ "ಕರಂಜಿಕಾಯ್‌ ' ನೋ. 
ಖರ್ಜು (ನಾ). ೧. ನವೆ; ಕಡಿತ. ೨. ಒಂದು ಬಗೆಯ ಗೆಡ್ಡೆ : 
"ಖರ್ಜು[ಪಾಠಾಂ. ಸಿರ್ಜು] ಮರಸಣಿಯಕ್ಕು” (ಮಂಗರಾ. ೪೪-೪೭). 
೩. ಖರ್ಜೂರ. [ಸೆಂ.] 
ಕಾಲ (ನಾ). ೧. ಬೆಳ್ಳಿ. ೨. ತನರ: ಇಖರ್ಜುರೆ ತ್ರಪುವಕ್ಕು” 
|. (ಮಂಗರಾ, [ಸಂ.] 
; ಖರ್ಜೂರ (ನಾ). ೧. ತಾಳೆ ಜಾತಿಗೆ ಸೇರಿದ ಒಂದು ಬಗೆಯ 
| ಮರ; ಉತ್ತುತ್ತೆ: *ಖರ್ಜೂರವೆನಲುತುತ್ತೆಯಕ್ಕು* (ಮಂಗರಾ. 
| ೪೩-೪೩) ; ಬಾಟ್‌ಯ ಖರ್ಜೂರದ ಕಿತ್ರೀಳೆಯ ... ಮರದಿಂ 
(ಕಾವ್ಯಾವ. ೨೩೦) ; ಸಂತತ ಸರೆಸ ಫಳವ್ರಾತೆದಿಂ ಸೇವ್ಯಮಲ್ಲಲ್ಲಿ ಕರಂ 
ಖರ್ಜೂರವೃಂದಂ (ಪುಷ್ಪಪು. ೯-೧೫); ಖರ್ಜೂರ ಹಣ್ಣಾಗುವಾಗ್ಯೆ 
| ಕಾಗೇ ಬಾಯಿಗೆ ಹುಣ್ಣು (ಗಾದೆ). ೨. ಬೆಳ್ಳಿ, "ಖರ್ಜೂರ ಪರ್ವತ? 
|! ಪರಾ. [ಸೆಂ.] 
। ಖಿರ್ಜೂರಪರ್ವತ (ನಾ). ಬೆಳ್ಳಿಯ ಬೆಟ್ಟ; ರಜತಾದ್ರಿ: ಖಂಡಿತಾ 
ಮೃತಕಿರಣಜೂಬಂಗೆ,.. ಖರ್ಜೂರಪರ್ವತವಾಸಿಗೆ (ಭಾವಚಿಂ. ೪-೩೬). 
[ಖರ್ಜೂರ + ಪರ್ವತ] 
ಖರ್ಪರ (ನಾ). ೧. ತಲೆಬುರುಡೆಯ ಚಿಪ್ಪು; ಕಪಾಲ: ಮಾಆದ 
ವಿಚಾರ ಖರ್ಪರವ ಪಿಡಿದಜಾತಂಗೆ ಭಿಕ್ಷ (ಭಿಕ್ಷಾ ಚ. ೩-೧೭). 
೨. ಕೂರ್ಮನರ ಬೆನ್ನಿನ ಕವಚ; ಆಮೆಯ ಚಿಪ್ಪು: ಕೊರ್ಮನೆ 
| ಖರ್ಪರೆಡೆಲ್ವೂ ನುರ್ಗಿ ಬೆನ್ನೊಳೆಗುಟ್‌ದತ್ತು (ಪುಷ್ಟ ಪು. ೫-೩೬); 
ಕಮಠಖರ್ಪರ ಸಮಂ ರಕ್ಕಸನ ಮೆಯೆರ್‌ (ಶ್ರೀರಾಮಾ. ೧೮೧-೧೫೫). 
| 


1 


೪೧-೩೩). 


೩. ಕೊಪ್ಪರಿಗೆ: *ಕಟಾಹನಾ ಖರ್ಪರವದು ಕೊಪ್ಪರಿಗೆಯಕ್ಕು” 
(ಮಂಗರಾ. ೬೨-೨೨); ಧರಣಿ ತಾನೈವತ್ತುಕೋಟಯ ಹರಹು ಭೂಮಿಗೆ 
ಹತ್ತುಮಡಿ ಖರ್ಪರ ಕಟಾಹನದಕ್ಕೆ ದಶಗುಣ (ಕುವ್ಯಾಸ. ೯-೨೫); ಬಿಡದೆ 
ನೆಲದಲಿ ಮೆಟ್ಟುತಲಿ ಬ್ರಹ್ಮಾಂಡ ಖರ್ಪರೆವ (ಸುದಾಮ. ೭೦). ೪. ಭಿಕ್ಷಾ 
ಪಾತ್ರೆ : ಕಣ್ಣೆ “ಟ್ಟ ಯೂ ಕೈಯೆ ಖರ್ಪರವಾಗಿ. . . ಮನದ ಭಿಕ್ಷವ 
ಹತ್ತ (ede, ಸಟ). ಭಿಶ್ಷೆಯಿದ ಸವಿವ್ರದೆಸೆ. . ಖರ್ಪರವ 
ಮುಂದಿರಿಸಿದಂ ಮಲ್ಲಿನಾಥಂ (ಸಿದ್ಧ ಘು. ಆ-೨೪). ೫, ಕೊಡೆ; 
ಛತ್ರಿ: (ಕ). ೬. ಒಡೆದ ಮಡಕೆಯ ಚೂರು; ಬಕ್ಕರೆ; ಬೋಕಿ. 
೭. ಕಳ್ಳ; ಜೋರ. ಆ. ಧೂರ್ತ; ನೀಚ. ೯. ಒಂದು ದೇಶದ 
ಹೆಸರು: ಲಾಳ ಮಾಳವ ಗೌಳ ಕುರು ನೇಪಾಳ ಖರ್ಪರ ಬರ್ಬರೆಂ 
. - ಭೂಪಾಳರೋಲೈಸೆ (ಬಸಪು. ೬೧-೩೦) ; ಬರ್ಪರ ದೇಶಾಧಿಪತಿಯ 

ದರ್ಪಗೆಡಿಸಿ ಪಿಡಿದಾ ನೇಮಿಮಲ್ಲುಕನಾರ್ಪಿಗೆಣೆಯೆ ಲೋಕದೊಳಗೆ 
(ಕುರಾಸಂ. ೧೬-೩೧). ೯. ಓಂದು ಬಗೆಯ ಲೋಹ; ಸತುವು. 
"ಖರ್ಪರಪುಷ್ಪ' ಸರಾ. [ಸಂ.] 

' ಖರ್ಪರಪುಷ್ಪ (ನಾ). ಸತುವನ್ನು ಉರಿಸಿದಾಗ ಉಳಿಯುವ ಶೇಷ : 

| ಹಣೆಯಲ್ಲಿ ಇದನ್ನು (ಸತುವನ್ನು) ಕಾಸಿದರೆ, ಇದಳ್ಳೆ ಬೆಂಕಿ ಹತ್ತಿ ಬಿಳೆ 
ಜ್ವಾಲೆಯುಂಟಾಗುವುದು. ಅದರಿಂದುಂಟಾದ ಪದಾರ್ಥಕ್ಕೆ (ಖರ್ಪರ 
ಪುಷ್ಪ) ಸತುವಿನ ಹೂನೆಂಡೆನ್ನುವರು (ಮುಂಬಯಿ. ೬-೨೧). 

(ಖರ್ಪರ + ಪುಸ್ಪ] 

ಖರ್ಪರಯಂತ್ರ (ನಾ). ಒಂದು ಬಗೆಯ ಅಗ್ಗಿಸ್ಟಿಕೆ (?) : ಲೋಹದ 
ಆರಹುಡಿಯನ್ನು ... ಖರ್ಶರೆಯಂತ್ರದಿಂದ ಕಿರುಪುಟಿನನ್ನು ಹಾಕಿ 
(ಸಕವೈ. ೯೫). [ಖರ್ಪರೆ + ಯಂತ್ರ) 

ಖರ್ಪೆರಿ (ನಾ). ಮೈಲುತುತ್ತ. [ಸಂ. ಖರ್ಪರೀ] 

ಖಿರ್ಪರಿತುತ್ಸ (ನಾ). ಖರ್ಪರಿ: “ಅಮೃತತುತ್ಯೆ೦- ಖರ್ಪರಿತುತ್ಸಂ” 
(ಓಷಧಿ, ೮. [ಖರ್ಪರಿ. + ತುತ್ತ | 


'ಖರ್ಬುರ ೨೩೨೯ ಖಲನ್ಮೆ 


ಖರ್ಬುರ (ಗು). ಮಿಶ್ರವರ್ಣದ ; ಶಬಲವಾದ : ಖರ್ಬುರ ರತ್ನ; 


' [ಖಲ ಖಳ್ಳೆ (ನಾ). ೧. ಧಾನ್ಯವನ್ನು ಒಕ್ಳುವ ಕಣ. ೨. ಎಳ್ಳಿನ 
'ಸೇನೆಯಖಿಳಾವನಿ ರಾಜಿಪ ಸಂಪದಂಗಳ್‌ (ಕಜಕೆಕಂ. ೮೬), . 


ಹಿಂಡಿ. ೩. ಕಾಳಗ; ಕದನ. ೪. ಔಷಧಿ ಮೊದಲಾದುವನ್ನು 


[ಆ ಸಂ. ಕರ್ಬುರ) ಅರೆಯುವ ಕಲ್ಲಿನ ಅಥವಾ ಲೋಹದ ಬಟ್ಟಿಲು; ಕಲಬತ್ತು. 
ಖರ್ವ (ಗು). ೧. ಮುರಿದ; ಊನವಾದ; ಅಂಗಹೀನವಾದ : ೫. ನೀಚ; ದುಷ್ಟ: ಕಂಡಣಕಿದುಂ ಕೇಳ್ಮಜಂದುಂ ಮಾನ್ಯರನೆ 
ಸ್ಕೂಲಿನಲ್ಲಿ ಎಷ್ಟು ಚರಿತ್ರೆಗಳ ಪಾಠಗಳನ್ನೂ . . . ಕಂಠಪಾಠ | 5 ಖಲನುಮೇಂ ಮನ್ನಿಸನೇ (ಕಾಂತಿಪು. ೨-೭೬); ಮಾರೀಚ ಮೊದಲಪ್ಪ 


ಖಲನಿಶಾಚರರನಿಬರುಂ (ಶ್ರೀರಾಮಾ-೩೦-೫೪). ಖಳ: ೧. “ಖಳದಾನಂ, 
ಖಳ ಈ ೨ ಕಳಂ (ಹಲಾಯು. ೯೫-೪೨೪). ೫. ನೀಚಂ ಖಳಂ 
ನಿಸುಣನೆನೆ ದುರ್ಜನಗೆ ನಾಮಮಕ್ಕುಂ? (ಮಂಗರಾ. ೬೮-೮); ಖುಳಂ 
ಗಡೆಂತುಂ ರಸಂಗಳೊಳ್‌ ಪೊಕೆದಪನೇ (ಪುಸ್ಪಪು. ೧-೪೭); ಖಳ ಕಿಡಿ 
ಮಸಗೆ ಕಿತ್ತೆತ್ತಿದನು ಮೃತ್ಕುಂಜಯನ ಗಿರಿಯ (ತೊರರಾ. ೧-೮-೩೨). 
ನನ್ನಿಂದ ತಾವು ಆ ಖಳನ ಪರುಷವಾಕ್ಕಗಳನ್ನು ಕೇಳಬೇಕಾಯಿತು 
(ಶಾಂತಲಾ. ೧೪೨). ೬. ಕೊಂಕಣಿಗೆ: “ಖಳನೆನಲು ಕೊಂಕಣಿಗನು? 
(ಮಂಗರಾ. ೧೧೨-೭). [ಸಂ.) 

ಖಲಕಪಟ (ನಾ). ಹೇಯವಾದ ಮೋಸ; ತುಚ್ಛವಾದ ವಂಚನೆ: 
ತನ್ನನ್ನು ಅವನು ಸೂರ್ಯಮುಖಿಯ ಸ್ಥಾನದಲ್ಲಿ ಟ್ಟದ್ದರೆ ತನ್ನ ಹೃದಯ 
ದಲ್ಲಿ ಅಷ್ಟು ಖಲಕಪಟಗಳಿರುತಿ ರಲಿಲ್ಲ (ಬಂಕಿಮ. tk ೫೦% ಕಪಟ] 


ಮಾಗಿದ (ನೆಯೊ ವಲ್ಲ ಅತ್ಯಂತ ಕ್ಷೀಣವಾಗಿ ಬಣ? ಬಿಡುತ್ತ ನೆ 
(ec 1, ೧೫೪). ೨. ಕುಳ್ಳ; ಗಿಡ್ಡ; ಕುಬ್ಜ : ಭಾನೆಡೆಯೊಳಿಹ | 
ಶಾಖೆಯಗ್ರದೊಳಗಿಹ ಫಲಂ ತಾನು ಕೈಸಾರುವುದೆ. ಖರ್ವ ಮಾನಸಗೆ | 
(ನೆಂಕಾರಾ. ೨-೩೩-೧೨). (ನಾ). ೩. ಹದಿಮೂರು ಹ 
ಒಂದು ಸಂಖ್ಯೆ; ಒಂದು ಸಾವಿರ ಕೋಟ: ಎಕ್ಕಂ, ದಾಹಂ, ಶತಂ.. (18 
ದಾಕೋಟ, ಶತಕೋಟ, ಅರ್ಬುದ, ನ್ಯ ಇರರ, ಖರ್ವ (ವ್ಯವಹಾ. 0) | 
ಖರ್ನ ಪದ್ಮಕ್ಸೋಣಿ ಶಂಖಂ ಕ್ಷಿತಿ ಕೊ ನ್ಸೀಭ ಪೂರ್ವಮಪ್ಪಂಕೆ ಯಾದಿಗೆ 
ಮಹಾಶಬ್ದ ಬರೆ ತೋರ್ಪವರ ದಶಕಂಗಳಕ್ಕಿ ಂತು ಚಪ್ವೀಸ ತಾಣವರೆ | 
ಸಂಖ್ಯೆ ಯಕ್ಕು ೦. (ಮಂಗರಾ. ೧೦೫-೧೩); ಆರ್ಟುದ ಹಸ್ತದೊಳರ್ಚಸಿ 
RR ನೇತ್ರ ದಿಂ ನೋಡಿ ಶಿವ ನಿಮ್ಮಡಿಯಂ ಖರ್ವ ಜಿಹ್ವೆ ಯೊಳು | 
ಕೀರ್ತಿಸಿ ಕೊರ್ಬುವೆನೆಂದೋ (ಶಂಕಕಂ. ೧೧೬). ೪. ಕುಬೇರನ 
ನವನಿಧಿಗಳಲ್ಲಿ ಒಂದು. (ಸೆಂ. ಖಲತ್‌ "ಖಲತ್ತು ನೋ. 

ಖರ್ವಗೊಳಿಸು (ಕ್ರಿ). ಮುರಿ; ಭಂಗಗೊಳಿಸು; ಕೆಡಿಸು: ನೀಲ| |ಖಲತಿ; ಬಳತ್ಕಿ (ನಾ). ೧. ಬೋಳುದಲೆ; ಕೂದಲಿಲ್ಲದ ತಲೆ. 


| 

| 

| 

| 

| 

| 

| 

5 

ಕಂಠನು ಈ ಕವಿತೆಯೊಳಗಿನ ಅಲಂಕಾರ ಬಾಹುಲ, ಕ್ಕೆ ಕೈಹಚ್ಚ ಲಾರ. ೨ ಬೋಳುವರೆಯರಹು 'ಖಿಳೆತಿ: ೨. *ಬಳಕಶಿಃ, ಶಿಪಿವಿಷ್ಟ 8, 


ಕತ್ತರಿಸಿ ಬರ್ನಗೊಳಿಸಲಾರ (ಇಪ್ಪಕ. ೪೦೪). 20 ಚಿತ ೩ ತರಟದಲೆ(ಯಂ) ” (ಹಲಾಯು. ad). 
[ಖರ್ವ 4 ಕೊಳ್‌, + -ಇಸ್ಕು] [ಸಂ.) 
ಖರ್ವಟಿ (ನಾ). ೬ ಖರ್ವಡ: ಗ್ರಾಮನಿಕರ ಖೇಟ ಖರ್ವಟ ಮಟಂಬ| |ಖಲತ್ತು, ಖಲತ್‌ (ನಾ). ಉದ್ದನೆಯ ಅಂಗಿ; ನಿಲುವಂಗಿ: ಅವನು 
ಪತ್ತನ ದ್ರೋಣಾಮುಖ ಸಂವಾಹನಿಚಯ ನಿಚಿತಮುಂ (ಜಗವ. ೨-೧ನ); 
ಪುರ ನಗರ ಖರ್ವಟ ಮಡಂಬ ಸ್ಫುರಿತ ಖೇಟಗ್ರಾಮವೆಂಬವನೆರಡು 
ಭಾಗವ ಮಾಡಿದರು ಕೂಡಿದರು ಸಮವಾಗಿ (ಕುವ್ಯಾಆ. ೧೮-೪). [ಸಂ,] |25 
ಖರ್ವಡ, ಕರ್ಬಡ (ನಾ). ನಗರ ಮತ್ತು ಹಳ್ಳಿಗಳ ಮಧ್ಯಸ್ಥಿತಿ 
ಯಲ್ಲಿದ್ದು ಬೆಟ್ಟಗಳಿಂದ ಸುತ್ತುವರಿದ ಊರು: ಖರ್ವಡ ಮಡಂಬ 
. ದ್ರೋಣಾಮುಖಂಗಳಂ ವಿಪಾರಿಸುತ್ತಂ (ವಡ್ಡಾ ರಾ. ೭-೨); 
ಉರ್ನೀಧರ ನಿರುದ್ಧಂಗಳಪ್ಪ ಖರ್ನಡಂಗಳುಮಂ (ಅದಿಪು. ೮-೬೩ ವ) ; 
ಪರ್ನ್ವಿರೆ ಮೂಟುಂ ದೆಸೆಯೊಳು. ಪರ್ವ್ವತಕುಳವೊಂದೆ ದೆಸೆಯೆ | 80 
ಬಯಲಾಗಿರೆ ತಾಂ ಖರ್ವಡ (ಕೊಲ್ಹಾಶಾ. ೧೫-೩೭; ೧೧೮೭) ; ಶರಧಿ 
ಪರ್ವತಗಳಿಂ ಬಳಸಿರೆ ಖೇಟಿವು ಗಿರಿ ಬಳಸಿರಲು ಖರ್ವಡವು (ಶಾಂತೀಚ. 
೮-೬೦). ಕರ್ಬಡ: *ಭೂಮೀಧ)ಂ ಸುತ್ತುಗೊಂಡೆತ್ತಲುಮಿರೆ 
ಪುದುವಿಂ ಕರ್ಬಡಂ? (ವಸ್ತುಕೋ. ೪೬-೪). 
[ಆ ಸಂ. ಖರ್ವಟ] 35 
ಖರ್ವತ (ನಾ). ಒಂದು ಜಾತಿಯ ಮರ: ಅಜ್ಜನಪಟ್ಟಿ (ಖರ್ವತ) : 
ಗಡುತರವಾಗಿ ಬೆಳೆಯುವುದು. ಕಟ್ಟಿಗೆ ಮಿದು (ಕಭಾಗೆ. ೩೫). [2] 
ಖರ್ವಶಾಖ (ಗು). ೧. ಕುಳ್ಳಾದ; ಗಿಡ್ಡನೆಯ ; ಕುಬ್ಬ. (ನಾ). 
೨. ಚಿಕ್ಕ ಚಿಕ್ಕ ರೆಂಬೆಗಳುಳ್ಳ ಸ ಸಣ್ಣ ಮರ. [ಸಂ.) | 


* « ಸುಟ್ಟು ತೂತಾದ ತನ್ನ ಖಲತ್ತನ್ನು ಮೈಮೇಲೆಳೆದುಕೊಂಡು 
ಮೆಲ್ಲಗೆ ಜಾರಿಕೊಂಡು ಹೋಗುತ್ತಾನೆ (ನಗೆಹೊ. ೩); ಆಮೇಲೆ ತನ್ನ 
ಖಲತ್ತಿನ ಅಂಚನ್ನು ಮೇಲೆತ್ತಿಕೊಂಡು . . . ಕೂತುಕೊಂಡನು 
(ನಗೆಹೊ. ೨೦). ಖಲಶ್‌ : ಬಹು ಬೆಲೆಯ ಖಲತ್‌ ತೊಟ್ಟಿದ್ದ ಒಬ್ಬಾತ 

» ಹೊರಕ್ಕೆ ನೋಡುತ್ತಿದ್ದನು (ನಗೆಹೊ. ೭೭). [- ಅರ. ಖಲತ್‌] 

ಖಲಧಾನ, ಖಳಧಾನ (ನಾ). ಕಾಳು ಒಕ್ಳುವ ಸ್ಥಳ; ಕಣ. 
ಖಳಧಾನ: “ಖಳದಾ£ಧಾ3 ನಂ, ಖಳಃ- ಈ ೨ ಕಳಂ? (ಹಲಾಯು. 
೯೫-೪೨೪). [ಸಂ.) 

ಖಲಧಾನ್ಯ (ನಾ). ಇ ಖಲಧಾನ. [ಸಂ.] 

ಖಲನಾಯಕ, ಖಳನಾಯಕ (ನಾ). ಕಥೆ ಅಥವಾ ನಾಟಕದಲ್ಲಿ 
ನಾಯಕನಿಗೆ ಎದುರಾಗಿ ನಿಲ್ಲುವ ದುಷ್ಟ ವ್ಯಕ್ತಿ: ಆ ಸಂಪ್ರದಾಯದ 
ಏರಿಕೆಯ ಕಾಲದ ಕಹಿ ನೆನಪುಗಳು ಮ ದ್ರನನ್ನು ಖಲನಾಯಕನನ್ನಾ ಗಿ 
ಚಿತ್ರಿಸಲು ಪ್ರೇರೇಪಿಸಿದುವು (ಕರ್ಣಾಟ. ೫೭). ಖಿಳೆನೌಯೆಕ : ಹಿಂದಿ 
ಚಿತ್ರದಲ್ಲಿ ಖಳನಾಯಕನ ಪಾತ್ರಕ್ಕೆ ಲಾಯಿಖು ಆಗುವ ಆಕಾರ 
(ಬೆಂಗಬ. ೫). (ಖಲ * ನಾಯಕ] 

WA (ನಾ). ಮಿಶ್ರಣಮಾಡುವಿಕೆ: ವೈದ್ಯ ರಸೌಷಧಿಯನ್ನು ಸಿದ್ಧ 
ಗೊಳಿಸಲು ಹವಣಿಸಿ ಬೇರೆ ಬೇರೆ ನನಸ್ಪತಿಗಳನ್ನೂ ರಸಪದಾರ್ಥಗಳನ್ನೂ 


ಖರ್ನಿತ (ಸು). ನುಗ್ಗಾದ; ತುಳಿಯಲ್ಲಿ ಲ್ಪಟ್ಟಿ: ಮತ್ತಮಾತಂಗ ಪದನಖ |40| ... ಖಲನೆಯಿಂದಲೂ ಉಸ್ಕತೆಯಿಂದಲೂ ಸಂಯೋಗಗೊಳಿಸಿ, 
ಖರ್ನಿತೋರ್ಪೀತಳಮಂಂ (ಪಂಪಭಾ. ೧೩-೫೧ ವ); “ನೆಗ್ಗಿದ್ಯ' ಅಗೆದ” ರಸಯೋಗವನ್ನು ಪಾಕಕ್ಕೆ ಇಳಿಸುತ್ತಾನೆ (ಜನಜೀ. ೨೮ ಮುನ್ನುಡಿ). 
(ಪಂಪಭಾ? ಕೋಶ) ; "ತೋಡಿದ? (ಸಂನದೀ. ೫೩೦). (ಸಂ.) | [ಆ ಸಂ. ಖಲನ] 
ಖರ್ವು "ಕರ್ವು? ನೋ. ಖಲನ್ಮೆ (ನಾ). ದುಷ್ಟತನ ; ನೀಚತನ (?) : ಪುರುಷರಂದವ ನೋಡಿ. 
ಖರ್ವೂಜ "ಕರಬೂಜ? ನೋ. ಖಲನೆಯಿಂ ಚಲನೆಯಿಂ ಸುರತಕವರೊಳ್ಳನಂ ಲಯಸುತಂ ಇರುವ 
`ಖರ್ಸಿ (ನಾ). (ಕರಾ) ಒಂದು ಜಾತಿಯ ಮಾನು. 45| ಸತಿಯರ ಹಾಯ್ಯಿ ತೂಳ್ಡಡಂ ಸೀಳ್ದಡಂ ತಮ್ಮಿಚ್ಛೆಗೆ (ಷತಿಲ. ೨-೬೩). 


[- ತುಳು. ಕುರ್ಚಿ, ಕುರ್ಸಿ) [2] 


೭೦ 


ಖಲನ್ಯಾಯ 


ಖಲನ್ಯಾಯ, ಖಳನ್ಯಾಯ (ನಾ). ೧. ಕೆಟ್ಟನಡತೆ; ಕೀಳಾದ |: 
ಆಚರಣೆ; ದುಷ್ಟ ವ್ಯವಹಾರ: ತೋಯದ ನಾಹನನನ್ವಯದಾಯತಿ 
ಕಡೆ ಪಾಟ್‌ದಪ್ಪಿ ಪಟ ಪೊರ್ದೆ ಪರಸ್ತ್ರೀಯನಪೇಕ್ಷಿಸಿದ ಖಲನ್ಯಾಯನು 
ನಾರಯ್ದುು ನೋಡಿಕೊಳ್ಳಿಂ ನಿಮ್ಮೊಳ್‌ (ಸಂ ರಾಮಾ. ೧೧-೧೩೮). 
ಖಳನ್ಯಾಯ : ೨. ಸಂಗ್ರಹದ ರೀತಿ; ಸಂಚಯನ ಪದ್ಧತಿ: 
ವಾಯಸದಂತೆ 'ನೋಡು ಬಕನಂತಿರೆ ಮೆಬ್ಬನೆ ಮೆಟ್ಟು... ನೀಂ 
ಖಳನ್ಮಾಯದಿನೆಲ್ಲಮಂ ನೆಜಕೆಯೆ ಕಲ್ತು ಪದೇಶಕನಾಗು ಲೋಕದೊಳ್‌ 
(ಶಮದ. ೨೩೦ ಪ್ರಯೋ). [ಖಲ + ನ್ಯಾಯ] 
ಖಲಪಾತ್ರ (ನಾ). ಕಥೆಯಲ್ಲಿ ಅಥವಾ ನಾಟಕದಲ್ಲಿ ಬರುವ ದುಷ್ಟ 


5 


0 


ಪಾತ್ರ; ನೀಚವ್ಯಕ್ತೆ : ಇವರು ಖಲಪಾತ್ರಗಳು (ಬಂಕಿಮ. ೨೦೧). 
[ಖಲ * ಪಾತ್ರ) 

ಖಲಪು (ನಾ). ಕಸಬಳಿಯುವವನು; ನೆಲವನ್ನು ಗುಡಿಸಿ ಜೊಕ್ಕಟ 
ಮಾಡುವವನು: (ಕ). [೪ ಸಂ. ಖಲಪೂ] 

ಖಲಮತ (ನಾ). ದುಷ್ಟಮತ; ಕುಮತ: ಬಲರಾಮಂ ... 
ತ್ರಿದಂಡವ ಧರಿಸಿ ಖಲಮತಮಂ ಖಂಡಿಸಿ ಯತಿಪತಿರೂಪಾಂತಂ 
(ಮೈ ಸೂಮೆ. ೨-೭೩). [ಖಲ * ಮತ] 

ಖಲಲು "ಕಲಲು' ನೋ. 

ಖಲಾಂತಕೆ (ನಾ). ದುಷ್ಟರನ್ನು ನಾಶಮಾಡುವವನು : ಮಹಾತ್ಮ 
ನಾಗಲಿ ಖಲಾಂತಕೆನಾಗಲಿ ಧರ್ಮಮಾರ್ಗದೋ ರ್‌ ಚರಿಸುವನಾದ 
ಡಾಗಲಿ (ಅಮಶ. ೪೯). [ಖಲ * ಅಂತಕ] 

ಖಲಾಸ "ಕಲಾಸ್‌ ನೋ. 

ಖಲಾಸಿ "ಕಲಾಸಿ' ನೋ. 25 

ಖಲಾಸು "ಕಲಾಸ್‌' ನೋ. 
ಬರುತಿರೆ ಖಲಿಂದರರು ಜಾಲ ಕಬ್ಬುನದ ಮುರುಮುದ್ರೆ ನಿಮಗಿಲ್ಲವೆನೆ 
ಕೇಳುನೂರ್ವರ್ಗೆ ಗುರುವಾಗಿ ಹರುಷದಿಂ ಮಖ್ಯಕ್ಕೆ ಪೋಗಿ 
(ಚಿಬಪು. ೧-೧೯). [4 ಅರೆ. ಕಲಂದರ್‌] 

ಖಲಿಂಧರೆ "ಖಲಿಂದರ' ನೋ. 

ಖಲಿತಾ "ಖರೀತ' ನೋ. 

(| 


ಖಲಬತ್ತು "ಕಲಬತ್ತು' ನೋ. 

ಖಲಮು "ಕಲಂ, ನೋ. 

ಖಲಾಸ್‌ "ಕಲಾಸ್‌? ನೋ. 

ಖಲಿಂದರೆ, ಖಲಿಂಧರ (ನಾ). ಮಹಮ್ಮದೀಯ ಬೈರಾಗಿ: ಮತ್ತಲ್ಲಿಂದ 
(ಗುರುಚಾ. ೩-೨೫). ಖಲಿಂಧರ : ವರ ಖಲಿಂಧರ[ಪಾಠಾಂ. ಖಲಂದರ] 

ಖಲಿತೆ "ಬರೀತ' ನೋ. 


ಖಲಿನಿ (ನಾ). ೧. ಕಣಗಳ ಸಮೂಹ. ೨. ದುರ್ಜನರ ಗುಂಪು. 
[ಸಂ. ಖಲಿನೀ] 

ಖಲೀನ (ಗು). ೧. ಆಕಾಶದಲ್ಲಿ ಅಡಗಿರುವ, ಸೇರಿರುವ. (ನಾ). 
೨. ಕಡಿವಾಣ: “ಖಲೀನಂ, ಕವಿಯಂ - ಈ ೨ ಕಡಿಯಾಣಂ? 
(ಹಲಾಯು. ೬೩-೨೮೮) ; ಪಣ್ಣಿದ ಜಾತ್ಮಶ್ವ ರಥಾಶ್ವಸಂಕುಳ ಖಲೀನೋ | 
ದ್ಯೂತ ಲಾಲಾಜಲಂ ಕದಡೆಟ್ಟು (ಪಂಪಭಾ. ೧೦-೩೧) ; ಸವಾರಿಗಳ್‌ [40 
ತಳೆದು ಖಲೀನಮಂ ತುರಿಪದಿಂ ಬರೆ (ಪಂರಾಮಾ. ೪-೧೧೩). 
೧, ೨: ಆ ಮಹಾವನಂ . . . ಸನ್ನದ್ಧ ಸಪ್ತ್ರಿಯಂತೆ ಖಲೀನಶಾಖಾ 
ಮುಖಮುಂ (ಚಂದ್ರಪು. ೫-೫೨ವ). [ಸಂ.] 

ಖಲೀಫ (ನಾ). ೧. ಮಹಮ್ಮದೀಯರ ಧಾರ್ಮಿಕ ಗುರು; ಇಸ್ಲಾಂ 
ಧರ್ಮದ ಪ್ರಭು: ಪೈಗಂಬರನು . .. ಕಾಲವಾಗಲು, ಅವನ ಗೆಳೆಯ | 
ನಾದ ಅಬುಬಳರನು ಖಲೀಫನಾದನು (ಬಾಲವ್ರ 11, ೯೩೩೬); | 


95 


45 


ಖನಖವಿಸು 


ಮುಸಲ್ಮಾನ ಖಲೀಫಕೆಂದರೆ ಮುಸಲ್ಮಾನರ ರಾಜ್ಯಕ್ಕೆ ಮುಖ್ಯಸ್ಥರು 
ಮತ್ತು ಧರ್ಮಗುರುಗಳು (ಧರ್ಮಸಾ. ೪೩). ೨. ಅಧ್ಯಕ್ಷ; ಅಧಿಕಾರಿ. 
೩. ದೊರೆ; ಧಣಿ; ಶ್ರೀಮಂತ: ಇಂಥ ಐಂದ್ರಜಾಲಿಕರು ಒಂದೆರಡು 
ವರ್ಷಗಳಲ್ಲಿ ಖಲೀಫರಾಗತೊಡಗಿದರು (ಜಾರುದಾ. ೨೨೪). 
[- ಆರೆ. ಖಲೀಫ್‌ ; ಓಂ. ಖಲೀಫಾ] 

ಖಲೂರಿಕೆ (ನಾ). ಗರುಡಿಯ ಮನೆ; ಶಸ್ತ್ರಾಭ್ಯಾಸದ ಸ್ಥಳ: 
*ಖಲೂರಿಕಾ ಎಂಬುದು ಶ್ರಮಗೆಯ್ಯ್ವ ಠಾವು” (ಹಲಾಯು. ೭೭-೩೧೬) ; 
*ಖಲೂರಿಕೆ ಶ್ರಮಗೃಹಂ ಗರುಡಿಸಾಧನೆಯ ಮನೆಯಕ್ಕುಂ? 
(ಮಂಗರಾ. ೫೯-೧೦). [ಸಂ. ಖಲೂರಿಕಾ) 

ಖಲೇವಾಲಿ (ನಾ). ಕಣದ ಮಧ್ಯದಲ್ಲಿ ನೆಟ್ಟ ಕಂಬ; ಮೇಟ, 
ಮೇಟಕಂಬ. (ಸಂ. ಖಲೇವಾಲೀ] 

ಖಲೋತ್ಕಾಲಿ (ನಾ). - ಖಲೇವಾಲಿ: “ಖಲೋತ್ಕಾಳೀ, ಮೇಥೀ- 
ಈ ೨ ಮೇಟಿ” (ಹಲಾಯು. ೯೫-೪೨೪). [ಸೆಂ. ಖಲೋತ್ಕಾಲೀ] 

ಖಲ್ಮೊಅಡಿ "ಕಲ್ಮೊರಡಿ' ನೋ. 

ಖಲ್ಯ (ನಾ). ಶೂರ; ಪರಾಕ್ರಮಿ (?): ಶಲ್ಯಂ ಸತ್ತಿಂಬಲಿಯ 
ಮಖಲ್ಮಂ ಕೊಳದೊಳಗೆ ಪೊಕ್ಕು ಮೆಯ್ಸರೆದೈ ಚಿಃ ಖಲ್ಕನೆನೆ, ಬಾರ್ತೆ 
ಗೆಟ್ಟುದಮೂಲ್ಯ ಯಶೋರತ್ನಮೆಂಬುದಂ ಮಾಸುವೆನೇ (ಗದಾಯ.. 
೭-೨೪). "ಅಖಲ್ಯ]' ಪರಾ. [ಸಂ. 

ಖಲೈ (ನಾ). ಧಾನ್ಯಗಳನ್ನು ಒಟ್ಟುವ ಕಣಗಳ ಸಮೂಹ. 

(ಸೆಂ. ಖಲ್ಯಾ) 

ಖುಲ್ಲ (ನಾ). ೧. ಕಾಗದದಿಂದ ಮಾಡಿದ ಪುಡಿಕೆ, --ಚೀಲ. 
೨. ಔಷಧಿಗಳನ್ನು ಅರೆಯುವ ಕಲ್ಲೊರಳು; ಕಲಬತ್ತು. [ಸಂ.] 

ಖುಲ್ವ (ನಾ). ೧. - ಕಲಬತ್ತು: ಕನಕದ ಸೊಸ್ಪಿನ ರಸವ ಖಲ್ವದಲ್ಲಿ 
ಹಾಕಿ: ಅರೆದು (ನಿವೈವಿ. ೨೦೧); ಲೋಹದ ಅರಹುಡಿಯನ್ನು . .. ಖಲ್ವ 
ದೊಳಿಕ್ಕಿ ಸೂಕ್ಷ್ಮಚೂರ್ಣಮಾಡಲು (ಸಕವೈ. ೯೫). ೨. [ನಾಟ್ಯ] 
ಹೊಟ್ಟೆಯನ್ನು ಒಳಗೆ ಎಳೆದುಕೊಂಡು ಬಾಗುನಿಕೆ. ಐ ಹೆಸಿದಿರು 
ವವನು, ರೋಗಿ ಮತ್ತು ಕೃಶವಾಗಿರುವವನು ಇವರಿಗಿರುವಂತೆ 
ಹೊಟ್ಟೆಯನ್ನು ಒಳಕ್ಕೆ ಮಾಡಿ ಬಗ್ಗಿಸುವುದು (ಲಾಸ್ಕರಂ. ೨೬೨ 
ಗದ್ಯಾನುವಾದ) : ಪಿರಿದುಂ ಪಸಿದವನೊಳ್‌ ಮಿಗೆ ಕರರೋಗಿಯೊಳೆಯ್ದೆ 
ನೋಡೆ ಕೃಶಮಾದವನೊಳ್‌ ದೊರೆಕೊಳ್ಳುಂ ಖಲ್ವಮೆನಿಪ್ಟೆ ರುನಾಮದಿ 
(ಲಾಸ್ಕರಂ. ೨-೧೩೫). [ಸಂ.1 

ಖಲ್ವಾಟಿ (ನಾ). ಬೋಳುತಲೆ; ಕೂದಲು ಉದುರಿಹೋದ ತಲೆ: 
ತಲೆಯ ಮುಂಭಾಗ ಖಲ್ವಾಟಿವಾಗಿದೆ (ದೇವದಾ. ೫೪); ಕೂದಲುಗಳು 
ದುರಿ ಖಲ್ವಾಟವಾಗುವುದೂ ಸಹ ವೀರ್ಯಕ್ಷೀಣತೆಯ ಲಕ್ಷಣವದೆ 
(ಬ್ರಹ್ಮಜೀ. ೨೫). [ಸಂ.3 

ಖಲ್ವಾಯಿತ (ನಾ). ಮನೆ ಸಾರಿಸುವವನು; ಕಸ ಗುಡಿಸುವವನು 
1?) : ಕ್ರಿಕಾಲದೊಳಂ ಖಲ್ವಾಯಿತನಂತೆ ಗಂಗಾಜಲಮಂ ತಂದು ತಳಿವ 
ಬೆಳ್ಮುಗಿಲ್ಲಳುಮಂ (ಪಂಚತಂ. ೧೧೯-೧೮). (2) 

ಖನಖವ (ನಾ). ನಗುವನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ. "ಖವಖವಿಸು' ಪರಾ. 

ಖವಖನಿಸು (ಕ್ರಿ). ೧. ಗಹಗಹಿಸು : ಅಗ್ನಿ ಖವಖವಿಸಿಯೆ ನಗುವಂತೆ 
(ಅಂಜಡ. ೫-೨೨೮) ;, ಖವಖವಿಸಿ ನಗುತಾ ವಿಭೀಷಣ (ತೊರರಾ. 
೬-೨-೧೫); ಕಿವಿಯ ಕಚ್ಚುವಿರೇಕೆನುತ ಖವಖವಿಸಿ ನಗುತ (ನಿಭಾಗ. 
೧೦-೫೬-೧೨). ೨. ಹೊಳೆ; ಪ್ರಕಾಶಿಸು: ಶಿನನ ಕಾಯದ ಕಾಂತಿ 
ಮೈಯಲಿ ಖನಖವಿಸಿದುದು (ತೊರರಾ. ೩-೩-೮೨); ಕಟ್ಟಾಣಿಮುತ್ತಿನ 
ಖನಖವಿಸುವ ಪಂಚಸರದ (ಕಂನವಿ. ೯-೬೨). [ಖವಖುನ * -ಇಸ್ಫು) 


ಖುವಳಿಸು ೨೩೩೧ ಖಳನ ಹ್ಹಿ 


ಖವಳಿಸು (ಕ್ರಿ). ಉದ್ರೇಕಗೊಳ್ಳು ; ಕೆರಳು: ಖವಳಿಸಿದ. ಶ್ಯಾಮ! | ಖಳೆಕರ್ನೋಪಾರ್ಜಿತ (ನಾ). ದುಷ ತ್ಯದಿಂದೆ ಸಂಪಾದಿಸು 
ರಾಯ, ಖುನಳಿಸಲಿರುವ ಶಿವ್ಯಾನ ನಡುವೆ ರಾಚಪ್ಪ ದುರ್ಗಮ ಭಿತ್ತಿ | ವವನು; ಅನ್ಯಾಯದಿಂದ ಧನವನ್ನು ಗಳಿಸುವವನು : ಕನಿ 


ಯಾಗಿ ನಿಂತಿದ್ದರಿಂದ ತಾತ್ಕಾಲಿಕ ಹಗರಣ ತಪ್ಪಿತ್ತು (ದೀಪಹ. 11, ೨೮೯). | ಕನ್ಯಾನಿಳಯಸ್ಥನಾಗೆ ಖಳ[ಪಾಠಾ. ರ]ಕರ್ನೋಪಾರ್ಜಿತಂ (ಜಾತತಿ. 
[4 ಮರಾ. ಖವಳಣೇ] ೧೭-೩೦). [ಖಳಕರ್ಮ + ಉಪಾರ್ಜಿತ] 

ಖಸ (ನಾ). ೧. ನವೆ; ತುರಿ; ಕಡಿತ: “ನಾಮಾ, ಕಚ್ಫೂಃ, ಖಸಃ | 5 | ಖಳೆಕಳೆಂಕ (ನಾ). ಕೆಟ್ಟ ನಿಂದೆ; ಹೀನವಾದ ಅಪವಾದ: 

ಈ ೩ ಕೆರಕು (ಕೆಜಂಕು) * (ಹಲಾಯು. ೯೮-೪೪೮); *ಪಾಮಂ ಖಸಂ | ಔದುಂಬರಕುನ್ಮಂ ನೆಗೆದು... ಆ ದೊರೆಯಂಗಾಯ್ತು ಖಳಕಳಂ 

ಖತ್ಸುವೆನೆ ಕೆರಕೆನಿಕ್ಕುಂ* (ಮಂಗರಾ. ೧೧೩-೧). ೨. (ಉತ್ತರ, ಕಾತಂಕಂ (ಸುಕುಮಾ. ೫-೧೧). [ಖಳ್ಳ(ಐ ಖಲ) ಕಳಂಕ (ದ ಕಲಂಕ)] 


ಭಾರತದ) ಒಂದು ದೇಶದ ಹೆಸರು : ಕರ್ಣಾಟಕ ಖಸ ಕರಹಾಟಾಂಗ| | ಖಳಕೃತಿ (ನಾ). ಕೆಟ್ಟಕೆಲಸ; ದುಷ್ಟಕಾರ್ಯ. "ಖಳಕೃತಿನಿರತ' 

ಕಾಶ್ಮೀರ ." . . ವಿವಿಧ ದೇಶಂಗಳೊಳ್‌ (ಸುಕುಮಾ. ೮-೭೦); ಪರಾ. [ಖಳ (ಎ ಖಲ) + ಕೃತಿ] 

ರತಿಚತುರತೆ ಖಸದೇಶದಬಲೆಯರ್ಗೊಳನಕ್ಕುಂ (ಮನ್ಮವಿ. ೫-೨೯). |10| ಖಳೆಕೃತಿನಿರತ (ನಾ). ಕೆಟ್ಟ ಕಾರ್ಯದಲ್ಲಿ ತೊಡಗಿದವನು ; ದುಷ್ಟ 

[ಸಂ.] ಕಾರ್ಯದಲ್ಲಿ ನಿರತನಾದವನು: ದಿವಸೇಂದ್ರಂ ಕನ್ನೆಯೊಳ್‌ ಕೂಡಿಕೆ 
೬ ೬ ಖಳಕ್ಕತಿ [ಪಾಠಾಂ. ಶಿ]ನಿರತಂ (ಜಾತತಿ. ೧೭-೧೬). 
[ಖಳಕೃತಿ + ನಿರತ) 

ಖಳಖಳ, ಕಳಕಳ್ಕ (ನಾ). [ಜೈನ] ಒಂದು ನರಕದ ಬಿಲ: ಪ್ರಥಮ 
ನರಕಡೊಳತಿಘೋರನುಫ್ಪೈದಜಕೊಳ್‌' ಖಳಖಳಮೆಂಬ[ಪಾಠಾಂ. ಕಳಕಳ 
ವೆಂಬ; ಕಳಮೆ ಕಳಮೆಯೆಂಬ] ನರಕಬಿಲದೊಳ* (ವಡ್ಡಾರಾ.೧೯೫-೧೪). 
ಕಳಕಳ : ಮೇಲಿನ ಪ್ರಯೋಗದ ಪಾಠಾಂತರವನ್ನುನೋಡಿ.[?) 

ಖುಳೆಗೆ "ಖಲ್ಲ? ನೋ. 

ಖಳತಿ, (ನಾ). ಒಳಕೋಣೆ (?): ವಿದ್ಯುದ್ವೇಗೆ ಸೌಧಭವನಡೊಳ್‌ 
ಕುಮಾರನಂ ರತ್ನಕಂಬಳಾವೃತನಂ ಹರ್ಮ್ಯತಳಗತನಂ ಮಾಡಿ ಖಳತಿ 
[ಪಾಠಾಂ. ಕಿ]ಯ (?) ಬಾಗಿಲಂ ಕೆತ್ತು ತನ್ನ ಗುರುಜನಮಂ ತರಲೆಂದು 
ಪೋದಳ್‌ (ಚಾವುಂಘು. 1, ೧೦೩-೧೬). "ಗಳಂತಿಗೈ' ಪರಾ. [1] 

ಖಳತ್ಮಿ "ಖಲತಿ' ನೋ. 

ಖಳೆತಿಲಕೆ (ನಾ). ದುಷ್ಟರಲ್ಲಿ ಮಿಗಿಲಾದವನು; ತುಂಬ ನೀಚ: 
ಕರುಣಿಸೈ ಗಾಂಗೇಯ ಕರುಣಾಶರೆಧಿಯೆ ಖಳತಿಲಕ ಕರ್ಣನ ದುರುಳ 
ತನವನು ಮಜಕಿದು ಮೆಆಕೆವುದು ನಿಮ್ಮ ಸದ್ಗುಣವ (ಕುವ್ಯಾದ್ರೋ.೧-೨೧). 

[ಖಳ (ಎ ಖಲ) + ತಿಲಕ] 

ಖಳಧಾನ "ಖಲಧಾನ' ನೋ. 

ಖಳನಾಯಕ "ಖಲನಾಯಳಕ' ನೋ. 

ಖಳೆನೃಸಾಲ (ನಾ). ರಾಕ್ಷಸರಾಜ: ಶೇಷಂ ಫಣಂ ಬಳ್ಳಿ ಸುರ್ಕಿದಪಂ 
ಸೀರೆಯ ಸಿಂಬಿವೊಲ್‌ ಖಳನೃಪಾಲಾಕ್ಸ್‌ಹಿಣೀ  ಭಾರದಿಂ 
(ಜಗವಿ. ೧-೩೦). [ಬಳ್ಳ + ನೃಪಾಲ] 

ಖಳೆನ್ಯಾಯ "ಖಲನ್ಯಾಯ' ನೋ. 

ಖಳಪತಿ (ನಾ). ದುಷ್ಟರ ಒಡೆಯ, ನೀಚರ ನಾಯಕ: ಸೊಗಸಿ 
ರಾಜ್ಯ ನನಿತ್ತೆ ನಿನಗದು ಮಗುಚದೊಡೆಯೆನ್ನಾಣೆಯೆನುತಪ್ಪಿದನು 
ಖಳಪತಿಯ [ಪಾಕಾಂ. ಸಹಭವನ] (ಕುವ್ಯಾಅ. ೨೧-೫೯). 

[ಖಳ (ಎ ಖಲ)  ಪತ್ಕಿ] 

ಖಳಫಳೆ (ನಾ). ಒಂದು ಅನುಕರಣ ಪದ : ದೂನಾಳಿಯಲಿ ಕೈಯಿಕ್ಕಿ 
ದುದು ಕಾಲಾಳು ಖಳಫಳಯೆನಲು ಕೈದುಗಳು (ತೊರರಾ. ೫-೬-೧೩). 

ಖಳಮಲ್ಲ (ನಾ). ರಾಕ್ಷಸ ವೀರ; ರಕ್ಕುಸ ಜಟ್ಟಿ: ಅಣುವ ಮೊದೆ 
ಲಾದವರ ತೃಣನೆಂಜಿಣಿಸಿ ಬಗೆಯದೆ ಬಂದ , , . ಮೆಜ್‌ವ ಖಳಮಲ್ಲ 
(ಕೌಶಿರಾ. ೩೬-೧೬)... [ಬಳ್ಳ + ಮಲ್ಲ) 

ಖಳಲ್‌ "ಖಟಾಲ್‌ ನೋ. 

ಖಳೆವಹ್ನಿ (ನಾ). ಉಗ್ರವಾದ ಬೆಂಕಿ: ಪೊಡನಿಯೊಳು ಖಳವಹ್ನಿಯುಗ್ರ 
ಖಳವಸ್ನಿ ಯಿಂದಡವಿಗಿಡ್ಚತ್ಕು ಗ್ರನಡವಿಗಿಚ್ಚಿಂದ ನೆಜಕ ಸಿಡಿಲುಗ್ರ 
(ಹಡಳಾ, ಆ-೧೮). [ಖಳ + ವಹ್ನಿ) 


ಖಸಖಸಿ "ಕಸಕಸೆ' ನೋ. 

ಖಸರತ್ತು "ಕಸರತ್ತು' ನೋ. 

ಖಸಿ, (ಕ್ರಿ). ಕುಕ್ಕು; ತಿವಿ: ಎಣ್ಣೆ ನೀಡಲಿ ಬೇಡ ನೆತ್ತಿ ಖಸಿಯಲಿ 
ಬೇಡ ಅನ್ನಿ ಗರ ಮಗಳಿಂದೆನಬೇಡ (ಹ ಳ್ಳಿ ಯ. ೧೩೧); ಗೋದಕ್ಕ 13 
ಆಮೇಲೆ ಹುಚ್ಚುನಗೆ ನಕ್ಕು » ** ಮಿದುವಾಗಿ ತಮ್ಮನ ತಲೆ ಖಸಿದಳು 
(ವೈನಿ. ೨೬). [2] 

ಖಸ್ಕಿ “ಕಸ್ಕಿ' ನೋ. 

ಖಸ್ತು "ಕಸ್ತು' ನೋ. 

ಖಸ್ತುನರಾತ (ನಾ). ತೀವ್ರವಾದ ಒತ್ತಾಯ ; ಹೆಚ್ಚಿನ ತಗಾದೆ: [20 
ಕರಾರು ಮೇರೆ ಹಣಾ ಕೊಡಿಯಂತಾ ಖಸ್ತುವರಾತ ಹತ್ತಿಸಿದಲ್ಲಿ 
(ರಾಜೇಂದ್ರ. ೭). [ಖಸ್ತು (ಎ ಕಸ್ತು) + ವರಾತ] 

ಖಸ್ಮ (ಗು). ೧. ಆಕಾಶದಲ್ಲಿ ಇರುವ. (ನಾ). ೨. ಆಕಾಶದಲ್ಲಿ 
ಇರುವವನು : ಕುಸ್ಮನೆನಿಸುವ ಭೂಮಿಯೊಳು ಆಶ ಸ್ಥನೆನಿಸುವ 
ದಿಗ್ವಲಯದೊಳು ಖಸ್ಕ ನೆನಿಪಾಕಾಶದೊಳು (ಹಸಾಕೆ. ೨೨-೨೨). ([ಸೆಂ.] |25 

ಖಸ್ವಸ್ತಿಕ (ನಾ). ಆಕಾಶದ ಮಧ್ಯಸ್ಥಲ; ನೆತ್ತಿಗೆ ನೇರವಾದ 
ಆಕಾಶಪ್ರದೇಶ : ಅದರ ಕೇಂದ್ರವು ಖಸ್ವಸ್ತಿಕ(ನೆತ್ತಿಗೆ ನೇರ)ವನ್ನೂ, 
ಪರಿಧಿಯು ಕ್ಷಿತಿಜವನ್ನೂ ತೋರಿಸುತ್ತದೆ (ಜ್ಯೋತಿರ್ವಿ. ೧೬) ; ಧ್ರುವ 
ನಕ್ಷತ್ರವು . . . ಇಂಗ್ಲೆಂಡದಲ್ಲಿ ಖಸ್ವಸ್ತಿಕಕ್ಕಿಂತ ಸ್ವಲ್ಪ ಕೆಳಗೆ, ಸಿಂಹಲ 
ದ್ವೀಪದಲ್ಲಿ ಕ್ರಿತಿಜಳ್ಕೆ ಹೊಂದಿ ಕಾಣಿಸುತ್ತದೆ (ಮುಂಬಯಿ. ೬-೩೬೦). 30 

[ಖ್ಯ + ಸ್ವಸ್ತಿಕ) 

ಖಹರ (ನಾ). [ಗಣಿತ] ಸೊನ್ನೆಯಿಂದ ಭಾಗಿಸಲ್ಪಟ್ಟುದು ; 
ಅಸಂತವಾದುದು : ಒಂದು ಪರಿಮಿತ ಪರಿಮಾಣವನ್ನು ಸೊನ್ನೆಯಿಂದ 
ಭಾಗಿಸಿದರೆ ಖಕರ ಎಂದು ಹೇಳಿ ಖಹರದ ಬೆಲೆ ಅನಂತರಾಶಿ ಎಂಬುದಾಗಿ 
ತಿಳಿಸಿದ್ದಾನೆ (ತತ್ವಪ್ರಾ. ೯೭೯). [ಸಂ.] 33 

ಖಳೆ, "ಖಲ? ನೋ. 

ಖಳ್ಳೆ (ಗು). ೧. ಉಗ್ರವಾದ; ತೀಕ್ಷ್ಯವಾದ. "ಖಳವಹ್ಲಿ? ಪರಾ. 
(ನಾ). ೨. ರಾಕ್ಷಸ; ದೈತ್ಯ. "ಖಳಶಿರೋಮಣ್ಮಿ' ಪರಾ. [ಆ ಖರ] 

ಖಳಕರ್ಮ (ನಾ). ೧. ಕೆಟ್ಟ ಕೆಲಸ; ದುಷ್ಕರ್ಮ. "ಖಳಕರ್ಮೋ 
ಪಾರ್ಜಿತ' ಪರಾ. ೨. [ಜೈನ] ಆತ್ಮನಿಗೆ ಅಹಿತಕರವಾದ ಕರ್ಮ: |40 
ಹೇಯಂಗಳ್‌ ಖಳಕರ್ಮ ಬಂಧನಕರ ಕ್ರೋಧಾದಿಗಳ್‌ (ಆದಿಪು. ೧-೪); 
ಆ ಸಕಳಾನುರೋರಗನರಾವನತಂ ಖಳಕರ್ಮ ಸೈನ್ಯ ಸಂತ್ರಾಸಿ ಮನೋ 
ರಥಂ (ಶಾಂಶಿಪು. ೯-೬೦)... , [ಖಳೆ,(-ಖಲ) 4 ಕರ್ಮ] 

ಖಳೆಕರ್ಮಾಷ್ಟಕ (ನಾ). [ಜೈನ] ಎಂಟು ಬಗೆಯ ದುಷ್ಟ ಕರ್ಮ 
ಗಳು: ಖಳಕರ್ಮಾಸ್ಟಕಮಂ ಪಡಲ್ವಡಿಸಿ (ಅದಿಪ. ೧೬-೫೫). |45 
"ಅಷ್ಟಕರ್ಮ ? ಪರಾ, [ಖಳಕರ್ಮ * ಅಷ್ಟಕ] 


ವಾ ಸ 2 ಷ್ಲ್ಲ್ಲ ಲ್ಲ ಎಲ್ಲ್ಲಾ ಲ ಸ ಸ ವವ ವಸವ. ।. 


147 


ಖಳನಿನೀತ 


ಖಳನಿನೀಕ (ನಾ). ದುಸ್ಟತನದಲ್ಲಿ ಪಳಗಿದವನು ; ದುರ್ವಿನೀತ: | 
ನಿರೀಕ್ಷಿಸಿ... ಸೋಮಶರ್ಮಾತ್ಮಜಾತರಂ ಖಳವಿನೀತರಂ ವಿಕೃತ 
ಮಾರ್ಗನಿಖ್ಯ್ಮಾತರಂ (ಸುಕುಮಾ. ೨-೧೮). 
[ಬಳ್ಳ (ದಜ ಖಲ) + ವಿನೀತ) 
ಖಳಶಿರೋಮಣ್ಮೆ (ನಾ). - ಖಳತಿಲಕ : ಕಾಣಿಕೆಗಳನು :ಸುರಿದರು 
ಖಳಶಿರೋಮಣಿಗೆಜಗಿದರು ಧೃತರಾಷ್ಟ್ರ ಭೂಪತಿಗೆ (ಕುವ್ಯಾಸ. ೧೩-೮). 
[ಖಳ (ಇ ಖಲ) * ಶಿರೋಮಣಿ] 
ಖಳೆಶಿರೋಮಣ್ಯಿ (ನಾ). ರಾಕ್ಷಸರಲ್ಲಿ ಮಿಗಿಲಾದವನು: ಖಳ 
ಶಿರೋಮಣಿ ಮಸಗಿದನು ಭೂಪಾಲ ಕೇಳೆಂದ (ಕುವ್ಯಾಸ. ೮-೧೧). | 
' [ಖಳ + ಶಿರೋಮಣಿ) 10 
ಖುಳೆಸಂಯೆಮ (ನಾ). ೧. ದುಷ್ಟರನ್ನು ನಿಗ್ರಹಿಸುವುದು. ೨. ದುಷ್ಟ 
ನಿಗ್ರಹ ಮಾಡುವವನು: ಖಳಸಂಯಮನು ನಿನ್ನಾತ್ಮಜನು . .. 
ಎಂದನಾ ಮುವಿಪ (ನಿಭಾಗ. ೧೧-೧೦-೨೯). 
[ಖಳ್ಳ (ಎ ಖಲ) + ಸಂಯಮ) 
ಖಳಸಂಸರಣ (ನಾ). ಕಷ್ಟಕರ ಸಂಸಾರ; ದಾರುಣವಾದ ಸಂಸಾರ: |15 
ಪದಾರ್ಥನಿಶ್ಚಯಂ ತನ್ನ ಮನಕ್ಕೆ ತೀಡೆ ಖಳಸಂಸರಣಕ್ಕೆ ಏರಕ್ಷೆಯಾಗಿ 
(ಸುಕುಮಾ. ೮-೪೦). [ಖಳ್ಳ (ಎ ಖಲ) * ಸಂಸರಣ) 
ಖಳೆಸೆಂಸೃತಿ (ನಾ). - ಖಳಸಂಸರಣ: ನಿನಗೀ ಖಳಸಂಸ್ಕೃತಿಯೆಂಬು 
ದೊಂದು ಉಊಟಣದೊಳಗಮ್ಮ ನೀಂ ಮೊಗಪೆಯಾಗದೆ ತಾಳ್ವಪವರ್ಗ 
ಮಾರ್ಗಮಂ (ಆದಿಪು. ೩-೭೧). [ಖಳ (- ಖಲ) + ಸಂಸ್ಕೃತಿ] 20 
ಖಳಾಗ್ರಣಿ (ನಾ). ದುಷ್ಟರಲ್ಲಿ ಮಿಗಿಲಾದವನು; ದುರುಳರ 
ನಾಯಕ: ಖಳಾಗ್ರಣಿ ಮೇಲುಗಾಣನಲಾ ಮದಾಂಧನ ಸೋಲಿಸುವ 
ರಾರುಂಟು (ಕುವ್ಯಾವಿ. ೨-೨೪). 
[ಖಳ (ಎ ಖಲ) * ಅಗ್ರೆಣಿ] 
ಖಳಾಸ್ವಿತ (ನಾ). ದುಷ್ಟರಿಂದ ಕೂಡಿದವನು; ನೀಚರ ಸಹವಾಸ |25 
ದಲ್ಲಿರುವವನು: ವ್ಯಸನಂ ದುರ್ಜನರೊಳೆ ಪಸರಿಸಿತು ಖಳಾನ್ವಿತರ್ಗೆ 
ಸದ್ಗುಣಂ ಸಮನಿಕುಮೇ (ಪಾರ್ಶ್ವಪು. ೩-೭೦). 
[ಖಳ (ಎ ಖಲ) + ಅನ್ವಿತ) 
ಖಳಾಪಸ್ಮಾರ (ನಾ). ಉಗ್ರವಾದ ಮಲರೋಗ : ಆರಿಗೊಜಲುವೆಸ್ಸೆ 
ಖಳಾಪಸ್ಮಾರವಿದೆ. ಸೆಆ್‌ವಿಡಿದು ತನ್ನಸುವಾರಿಗೆಯು ವೈರಾಗ್ಮಗಡ | 50 
ಮತ್ತ್ರಾಣವಿಭುಗಳಿಗೆ (ಕುವ್ಯಾಸ. ೧೪-೧೨೪).. [ಖಳ್ಳ + ಅಪಸ್ಮಾರ] 
ಖಳಿ (ನಾ). ಗಂಜಿ; ಸರಿ: ಆ ಕಷಾಯದೊಳಗೆ ಖಳಿ ಇಲ್ಲದಂಥ 
ಕಾಗದವನ್ನು ಎದ್ದಿ ಒಣಗಿಸಿ ಇಡಬೇಕು (ಮುಂಬಯಿ. ೬-೩೩). | 
[ಆ ಕಟು] | 
ಖಳಿಲ್‌ "ಖಟಾಲ್‌”. ನೋ. 38 
ಖಳಿಲು "ಖಟಾಲ್‌' ನೋ. 
ಖಳಿಲೆ (ನಾ). “ಬ್ರೀಷ್ಮಖತು ” (ರಾಮಾಶ್ಚ. ಕೋಶ) : ಖಳಿಲೆಯ 
ಕಾಯ್ಬನೇಡಿಸುವ,. . . ಬೀರೆದೆ ಜೋದರ ದಲಟವುಬದಿಂ (ಉಾಮಾಶ್ಚ. 
(1) 
ಖಳೆಯ (ನಾ).  ಕಲ್ಕೆ ೪: ಯೋಗಾದಿ ಸಂಪನ್ನ ಖಳೆಯಂಗಳೆಬ್ಲವಂ |40 
ಸಂಪಾದಿಸಿ (ಸೌಇಇ. 2೪, ೧೯೦-೬ ; 1256).. [ಆ ಸಂ. ಕಲಾ) 
ಖಳ್ಗೆ "ಬಲ್ಲ? ನೋ. 
ಖಳ್ಗಿ "ಬಲ್ಗು' ನೋ. 
ಖಲ್ಕನೆ (ಅ). ಕಪ್ಪಾಗಿ; ಕರ್ರಗೆ: ಕಿಜ್ಮನೆ ತಿರಿ ತಂದು ಖಳಂ ಖಜ್ಮನೆ 
ತನು ಕಂದಿ ಕುಂದಿ ಭಯವಶದಿಂ (ಧರ್ಮಾಮೃ. ೧೨-೧೫೫). 46 
[< ಕಣ್ಮನೆ] 


೯೪-೧೭). 


ವಿಷ೩೨ 


ನಾವಾ 
SS ES ವು ಸುಸು ಸಾಸಹಘಾಘಾಮಾಖಾನವಾನಾವಾನಾಾಖಾಾಾಾಮ್ರ ನಾಸಾದ ಮಾಜಾಮವ್ಯ 


ಹಿಬಿ 
ಗ 


ಖಲಾಲ್‌, ಕಡಿಲ್‌, ಖಟಲ್‌, ಖಣಿಲ್‌, ಖಳಲ್‌, ಖಳಿಲ್‌, ಖಳಲು 


(ನಾ).- ಒಂದು ಅನುಕರಣ ಪದ: ಖಟಾಲೆ ನುಡಿದಲಲೆ ಬಗ್ಗಿಸಿ 
(ಶಮದ. ೧೯ ಪ್ರಯೋ); ಖುಟಾಲೆಂಬ ಥಟಲೆಂಬ ಫನಲುನವೆಂಬ 
ಘಲಾಲೆಂಬ ಧಟ್‌ಲೆಂಬವೋಲ್‌' . . . ಅನುಕರಣೆಯೆಲ್ಲವುಂ ನಿತ್ಕಜಲ 
ನೆಂಬರ್‌ (ಸಂಜೀವ. ೯). ಕಡಿಲ್‌ : ಆಳಿಗೆ ಕಡಿಲೆಂದಾತಂ ನುಡಿದಂ 
(ಕಮದ. ನ. ೧೨೩ ಪ್ರಯೋ). ಖಜಿಲ್‌ : ಕೂರಸಿಯೊಳಿಟ್ಟಿಣಿಸಿ 
ಪೊಯ್ದಲ್ಲಿ ಖಣಿಲೆಂಬ ಖಓಲೆಂಬ ನಿಳಿಲೆಂಬ ನೆರ್ಕೆಂಬ. . . ದನಿಯಡ 
ಸುತಂ ಪುಟ್ಟಿ (ಇಹರ. ೪೧-೨೧). ಖಣಿಲ್‌ : ಭುಣಾಸಿಯೊಳ್‌ ಖಣಿಲ್‌ 
ಖಣಿಲೆನೆ ತಳ್ತು ಪೊಯಿದು (ಎಕ. ೪11, ಸಾಗರ. ೧೦೯-೩೨ ; 1042). 
ಖಳಲ್‌ : ಎಳೆದು ಬಿಸುಟನು ಶಿಶಿರಯತುವನು ಖಳ ಲೆ ಜಡಿದು 
ವಸಂತನನು (ನಿಧಾಗ. ೧೦-೧೮-೭). ಖಳಿಲ್‌ : ಖಳಿಲ್‌ ಬಿಲ್‌ 
ತೊಪ್ಪುತೊಪ್ಪ ಛಳಿರಿಛಳಿಲೆಂದು ಕೊಳ್ಳ ಬಡಿಗಂ ಚಳಿತು 
(ಧರ್ಮಾಮೃ. ೬-೮೮). ಖಳಿಲು : ಖಣಿಖಟ ಖಳಿಲುಖಳಿಲೆಂಬಂಬುಗಳ 
ದನಿ ತುಂಬಿತಂಬರವ (ಕುವ್ಕಾದ್ರೋ. ೧೮-೪). 

ಖಣಿಕೆಟಲು, ಖಣಿಖಟಲು, ಖಣಿಖಣಿ, ಖಣಿಖಣಿಲು, 
ಖಣಿಟ್‌ಖಟಲ್‌, ಖಳಿಕಟಲ್‌, ಖಳಿಖಟಲು (ದ್ವಿರುಕ್ತಿ) : ಕೊಳು 
ಗಿಡಿಯ ಖಂಡೆಯದ ಖಣಿಕಟಲೆಸೆಯೆ ಕಾದಿದರು (ಕುವ್ಯಾದ್ರೋ. ೧೪-೬); 
ತಲೆಯಂ ನಿವಾಳಿಸಿದರಾಳ್ವಂಗೆ ಕೈದುಗಳ ಹೋರಟಿಯ ಖಣಿಕಟಲ 
ರಭಸದಿಂದೆ (ಜೈಮಿಭಾ. ೨೨-೭); . ಹಳಚುವಸಿಗಳ ಖಣಿಖಟಲು 
ಕಳಕಳಕೆ ಮಿಗೆ ಹೊಯ್ದಾಡಿ (ಕುವ್ಯಾದ್ರೋ. ೨-೫೬) ; ಕೋಲಾಟಿದಲಿ 
ಖಣಿಖಣಿ ಖಣಿಲು ಖಣಿಖಣಿ ಮಸಗಲೆಚ್ಚಾಡಿದರು (ಕುವ್ಕಾಅ. ೭-೫೧೦); 
ಕುದುರೆ ಕತ್ತಿಯ ಖಣಿಖಣಿ ಧ್ವನಿ ಕೇಳಿತು (ಇಂಗೀತ. ೬೭-೮). 
ಖಣಿಖಣಿಲು ರವವೆಸೆಯಲೈ ಕಾದಿತು ಸುರಗಿಯತಿಬಲರು (ಕುವ್ಯಾಭೀ. 
೪-೨೩) ; ಖಣಿಖಣಿಲು ನಟನಟಲು ನಆಕನಜ . , , ಕೈದುವ ಧ್ವನಿ 
ಮಹೋನ್ನತವು (ಸಾನಂಚ. ೮-೧೪); ಖುಣಿಲ್‌ ಖಟಿಲ್ಲೊಗಹುಧೊಕ್ಕು 
ಧುಡುಮ್ಮು . . . ಎಂಬ ನಿಷ್ಠುರರವಂ ಮಿಗೆ (ಗಿರಿಕ. ೬-೬೮); 
ಖಳಿಳಟಲ ಬಿಜುವೊಯಿಲೊ ಸಿಡಿಲಿನ ಸುಳಿಯೊ (ಕುವ್ಯಾದ್ರೋ.೧೪-೭); 
ಖಳಿಖಟಲು ಖಟಲೆಂಬ ರವನದಿಂದೆ (ಜೈಮಿಭಾ. ೨೭-೭). ಖಲಾಲನೆ, 
ಖಣಿಲನೆ, ಖಣಿಲ್ಲನೆ, ಖಣಿಲ್ಲಿನೆ, ಖಜಾಲೆನೆ, ಖಲಕಲ್ಲನೆ, ಖಲುಲ್ಲೆನೆ 
= "ಖಳಿಲ್‌' ಎಂದು ಶಬ್ದ ಮಾಡುತ್ತ: ಖಲಟಾಲನೆ ಛಮ್ಮನೆ . ., 
ಎಂಬಿವಾದಿಯಾಗಜಕಿವುದು (ಶಮದ. ೧೪ ಪ್ರಯೋ); ಹುಡುಕುವ, 
ಕೊಪ್ಪರಿಗೆ ಕಣ್ಣಿನ ಸೆರೆಗೆ ಖಣಿಲನೆದ್ದೊಲಾದುದು ಗೆಲವು (ಹೆಬ್ಬಿರ. 
೨೦-೯೪); ಖಲಾಲ್ಲನೆ [ಪಾಠಾಂ. ಖುಣಿಲ್ಲಿನೆ, ಖಣಿಲ್ಲನೆ] ಖಲಾಲೆನೆ, 
ಛಮ್ಮನೆ, ಧುಮ್ಮನೆ (ಶಮದ. ೧೪ ಪ್ರಯೋ) ; ಖೀಪಿಲ್ಲಿನೆ (ಖಟಾಲೆನೆ), 
ಛಟಾಲ್ಲೆನೆ. . . ನಿತ್ಯಆಟಂಗೆಳ್‌ (ಶಮದ. ಪರಿ. ೧). 


ಖಿಟ್ಲಿ, ಕಡುಗ್ಗ; ಕಳೆ, ಖಡುಗ, ಖರ್ಗ, ಖಳಗ, ಖಳ್ಗ (ನಾ). 


ಕತ್ತಿ; ಖಡ್ಗ; ಕರವಾಳ: ಸಿಂಹನಾದಂಗೆಯ್ದು ಖಟ್ಲಸನ್ನಿಭಮಪ್ಪ 
ಮಹಾಶಿಲೆಯಂ ಕಿಟ್ಟು (ವಡ್ಡಾರಾ. ೫೬-೨೩) ; ಖಟ್ಲದಿಂ ವಾರಣಮಂ 
ಪಡಲ್ವಡಿಸಿ (ಪಂಪಭಾ. ೧೦-೧೧೨) ; ಆ ಖಲನಿಜಾಯಲೈೈತ್ತೆ ಖಟ್ಛಂ ನಿಲೆ 
(ನೇಮಿಪು. ೫-೯). ಕೆಡುಗೈ : ಕಡುಗದ ಪೊಯ್ಲಿಂದಂ ಕಾಲಡಿಗಳ ಕಡಿ 
ಯಾಗೆ (ಕಬ್ಬಿಕಾ. ೨೭೩); ಹೊಡೆದ ಕಡುಗದ ಬಾಯ ಕಡೆಯ ಹೊಯ್ಸಳ 
ನಾಂತು (ಹಚಳಾ, ೧೩-೧೯); ಹೊಳೆಯುವ ಕಡುಗದ ಹೊದರಿನ 
ಧಾರೆಯೆ (ನೋಹತ. ೩೬-೪೪). ಕಳ್ಳ: “ಆಸಿಃ - ಕಳ್ಳ (ಖಡ್ಗ 
ಖಟ್ಟ)* (ಓಷಧಿ. ೧). ಖಡುಗೆ: ಖಡುಗದ ಕಾಂತಿ ಸೂರ್ಯನ 
ಹೊದಿಸಿದುದು (ಕುವ್ಯಾದ್ರೋ. ೧೨-೭); ಪಡೆದನು . , . ಬಲು 
ಖಡುಗವನು ವರಚಂದ್ರಹಾಸಕನೆಂಬ ನಾಮಳದ (ತೊರರಾ.೧-೪-೩೩): 


ಖಲ್ಲಧಾರೆ ೨೩೩೩ ಖಾಹಾಖಾಡ್ಮಿ 


ಜಂತ್ರ ಖಡುಗಳೆ ಹರನು ಶಂತ್ರಚಕ್ರಕೆ ಹರಿಯು ಮಂತ್ರ 
ಮೋಹಕ್ಕೆ ಬೊಮ್ಮನು (ಸರ್ವಜ್ಞ. ೨೧೦). ಖರ್ಗ : ಅವಿಧೇಯಾರಾತಿ 
ಭೂಪಾಳರನುಣದಿಜಕಿವಾಳ್‌. ಕಾರ್ಯದೊಳ್‌ ಖರ್ಗದೊಳ್‌ (ಕಣ, ೪, 
೧೨-೧೨; 1080); ತಂನ ಸಾಹಸದಿಂ ಖರ್ಗ್ಗಖೇರಕದೊಳು ಕಿರಾತ 
ಪಡೆಯಂ ಕೊಂಡು (ಎಕ. ೪1, ತರೀಕೆ. ೮೪-೮; 1209); ಅನ್ಯ 
ಪರಾಕ್ರಮಂಗಳಂ ಮೀಟಿದ ಖರ್ಗ್ಗದಿಂದೆಸೆವ ಪೆಂಪುಗಳೊರ್ಬ್ಬಳಿ 
ಗೊರ್ಬ್ಬನೀಶ್ವರಂ (ಎಕ. ೫1, ದಾವಣ. : ೫೯-೪೧; 1280). ಖಳೆಗ : 
ಮನೆಯಾಳುಗಳ್‌ ಪರಶು ಮುದ್ಧರ ಖಳಗದಿಂದ ನಡೆದರು (ತುರಂಗ. 
6೨-೧೭). ಖಳ್ಗೆ : ಕೊಟ್ಟ ಖಳ್ಗಲತಾಡಂಬರ (ಬೊಂಕಶಾ, ೧೯೩೬; 
ಪರಸಗಾಡು. ೫೪-೨೦ ; 970); ವೈರಿ ನೀರಾನನೀಶ್ವರ ವಕ್ಸಸ್ಥಳಮಂ 
ಸ್ವಬಳ್ಳನಖರವ್ಮಾಘಾತದಿಂ ಪೋಳ್ಪು (ಮೈ ಆರಿ. ೧೯೩೪, ೧-೧೭; 1174); 
ಧುರದೊಳು ಬಂಮನೃಪಾಳಕಂ ಮರುಳಿಸಿನಿಂ ಖಳ್ಳಕ್ಕೆ ಕೈನೀಡೆ (ಕಇ.1೪, 
೧-೪೦; 1204); ಖಳ್ನದಿಂದವೆ ಕಲಿ ರತ್ನ್ನಪಾಳನ ಶಿಕೋಂಬುಜಮಂ 
ಜಯಲಕ್ಷ್ಮಿಗಿತ್ತು (ಎಕ. 20, ಚಿತ್ರದು. ೧೨-೯ ; 1286). 
[< ಸಂ. ಖಡ್ಗ) 
ಖಟ್ಸಧಾರೆ, ಖಡುಗಧಾರೆ (ನಾ). ಕತ್ತಿಯ ಅಲಗು; ಅಸಿಧಾರೆ: 
ಎಜಗಿಸುಗು ಖಲ್ಬಿಧಾರೆಯಿಂ ಧಾರಿಣಿಗನ್ತೈಜಗುವರೆನಣ್ಣ ನಂಭ್ರಯೊಳೆಟಗಿ 
ಸುಗುಂ (ಸೌಇಇ. ೫೫, ೫೫-೧೧; 1082). ಖಡುಗೆಧಾರೆ: ಕಡುಮನದ 
ಕಾಲಾಳು ಕಣಕದುದು ಖಡುಗಧಾರೆಯನು (ಕುವ್ಯಾದ್ರೋ. ೬-೩೯). 
[ಖಲ * ಧಾರೆ) 
ಖಲ್ಲಧೇನು . (ನಾ). ಹೆಣ್ಣುಗೇಂಡಾಮೃಗ; ಖಡ್ಗಮೃಗಿ: 
ಖಟ್ಣ (ಪಾಕಾಂ. ಡೈ] ಧೇನುಗಳ ತೊರೆದ ಮೊಲೆಯಿಂದಂಬಿರಿವಿಡಿದು 
ಸುರಿವ ಪಾಲ್ಕೆ -ಪಜ್ಜೆ ವಿಡಿದು ಪರಿವರಣ್ಕಮಾರ್ಜಾರ ಪೋತಕಂಗಳುಂ 
(ಚಂದ್ರಪು. ೫-೬೫ ವ). . [< ಸಂ. ಖಡ್ಗಧೇನು] 
ಖಲ್ಲಯೋಗಿನಿ (ನಾ). ಕತ್ತಿಯನ್ನು ಹಿಡಿದ ಸಾಧಕಿ (?) : ಇರೆ 
ಮುಡಿ ಬಿರ್ಚಿ: ನಾಂದಮರೆ ಪತ್ತಿದ ಪಟ್ಟಿಯಿನುಟ್ಟುದಿಲ್ಲದಂತಿರೆ: ಕಮ 
ಳೋನ್ಮುಖಂ ಶಿಖಿಮುಖಾಸಿಯವೋಲಳಿಮಾಲೆ ಮುಂದೆ ನೀಳ್ದಿರೆ ಧರ 
ಣೀಶ್ವರಂ ಕೆಲಡೊಳುತ್ತರಸಾಧಕನಾದ ಕಾಮನಂತಿರೆ ರತಿ ಖಲ್ಲಯೋಗಿ 
ನಿಯವೊಲ್‌ ಜಲಕೇಳಿಯೊಳೊರ್ಬಳೊಸ್ಪಿದಳ್‌ (ಮಲ್ಲಿಪು. ೬-೧೨೫). 
[ಖಲ್ಗ + ಯೋಗಿನಿ) 
ಖಲ್ನರುಚಿ (ನಾ). ಕತ್ತಿಯ ಹೊಳಪು; ತೆಳು ನೀಲಿಬಣ್ಣ : ಮರನಂ 
ಕೆತ್ತೆ... ಕೇಸುರಿಯಂ ಫೋಲ್ತಿರೆ ಕಪ್ಪೆ ಖಟ್ಗ [ಪಾಠಾಂ. ನೀಲ] 
ರುಚಿಯಿಂ ನಿರ್ಧೂಮದಿಂ ಪಲ್ಲಿ ಸೂಕರವರ್ಣಂ ಪುಗೆ ವೃಶ್ಚಿಕಂ 
ಸಮನಿಕುಂ (ಲೋಕೋಪ. ೩-೧೧). “ನೀಲವರ್ಣ ೫ (ಲೋಕೋಪ. ಅಡಿಟ). 
[ಖಲ್ಗ ೬ ರುಚಿ) 
ಖಿಲಾ ಖಿಲಿಕ್ಸಿ (ನಾ). ಇ ಖಡ್ಗಾಖಡ್ಲಿ: ಚಕ್ರಾಚಕ್ರಿಯುಂ .ಖಟ್ಗಾ 
ಖಲ್ಸಿಯುಮಾಗೆಯುಂ ಪೆಣೆದಿಜಿವ ಪದದೊಳ್‌ (ಶಾಂತಿಪು. ೬-೮೨ ವ). 
[ಆ ಖಡ್ಡಾ ಖಡ್ಡಿ) 
ಖಜಕ್ಳಿ, ಬಳ್ಳಿ (ನಾ). ೧. ಕತ್ತಿಯನ್ನು ಹಿಡಿದವನು ; ಖಡ್ಗಧಾರಿ. 
೨. ಗಂಡಕಮೃಗ; ಖಡ್ಗಮೃಗ. ೧, ೨: ಆ ವನಂ ದಕ್ಪಾಧ್ವರೆದಂತೆ 
ಸ್ಥಾಣುವಿರಹಿತಮುಂ . .. ವಿಪ್ರೋತ್ಕ್ರೀರ್ಣಮಾಗಿಯುಂ ಮಹಾಗ್ರಹಾರ 
ಮಲ್ಲು ಖಜಕ್ಸಿಸಮೇತ ಮಾಗಿಯುಂ ನೃಪನಿಳಯಮಲ್ತು (ಕುಸುಮಾ. 
೧-೧೦೪:ವ). ಖಳ್ಳಿ: ೧.ಪ್ಲುತೇಭರಥಾಲಂಬಿತ ಖಳ್ಗಿಖಳ್ಳಿನಿಹತಾಶ್ವ್‌ಘಂ 
(ಎಕ.೪1, ಚಿಕ್ಕಮ. ೧೬೧-೯೫ ; 1137). ೨. ಚಮರಿಯ ಹುರಮೆಂಟಡಿಯ 
ಹೊಳಲ್‌ ಕಾಟಿಯ ಕೊಟ್ಟಿಂ ಖಳ್ಲಿಯ ಪಳ್ಳಿ ... ಭೀಮಾರೆಣ್ಯಂ 
(ಜಯಕಾ. ೧೫-೨೩). [< ಸಂ. ಖಷ್ಲಿನ್‌) 


ಖಲ ವೃಂದ (ನಾ). ೧. ಖಡ್ಗಧಾರಿಗಳ ಸಮೂಹ. ೨. ಖಡ್ಗ 
ಮೃಗಗಳ ಗುಂಪು, ಸಮೂಹ. ೧, ೨: ದಮಿತಾರಿಯ ರಥಚಕ್ರ 
|  ರಕ್ಷಕರಪ್ಪ ಖಲನ್ಗಿವೃಂಜಂ ಬಳೆಯೊಳ್‌ ತೊಡರ್ದ ಖಲ್ಲುವೃಂದಮುಂ 
|, ಕೂಡುವಿನಂ ನಿಡುಗಡಿದಂತಿರೆ (ಶಾಂತಿಪು. ೪-೪೪ ವ). [ಖಟ್‌ * ವೃಂದ] 
5 | ಖಾಂಡವ (ನಾ). (ಕುರುಕ್ಷೇತ್ರದ) ಒಂದು ವನದ ಹೆಸರು. 
ಓ ಇದೆ ಇಂದ್ರನ ವನ. ಅರ್ಜುನನ ನೆರವಿನಿಂದ ಅಗ್ನಿ ಇದನ್ನು 
ಸುಟ್ಟನು ಕ ಪಾವಕನಬಕ್ತಿ ಖಾಂಡವಮನುಂಡಪಂ,(ಪಂಪಭಾ. ೫-೭೮) ; 
ನರನಿಂದಗ್ಗದ ಖಾಂಡವಂ ನೆಗಟ್ಟ ಲಂಕಾದ್ವೀಪಮಂತೊಂದು ವಾನರನಿಂ 
» « * ಪರಿಭವಂಬೆತ್ತುವು (ಕಇಆ, ೯೪-೩-೩೦ ; 1124) ; ಖಾಂಡವದ ವನ 
10 ದಹನದಾವೋಚ್ಚಂಡ ಗಂಡರಗಂಡ... ಧಾಳಿಯಿಟ್ಟನು ಚಂಡಗಾಂಡೀಪಿ 
(ಕುವ್ಯಾಆ. ೨೦ ಸೂಚನೆ). [ಸೆಂ.] 
| ಖಾಂಡವವನ (ನಾ). - ಖಾಂಡವ : ಸುಖವೆ ಹೇಳ್ಳೆ ತಂದೆ ಖಾಂಡನ 
ವನದ ನಿರ್ದೆಹನ (ಕುವ್ಯಾಆ. ೨೦-೧೭). [ಖಾಂಡವ + ವನ] 
ಖಾಂಡಿ (ನಾ). ಬಾಣವನ್ನು. ಹೊಂದಿರುವುದು; ಬಿಲ್ಲು; ಧನುಸ್ಸು : 
15 ಇಗೋ ನೋಡುಯೆನ್ನ ಕರಾಗ್ರದೊಳಿರುವ ಖಾಂಡಿಯನ್ನು ಕೋಂಕರಿಸಿ 
ನಿನ್ನ ದೊಡ್ಡ ಹೊಟ್ಟೆಯನ್ನು ಸೀಳಿ (ದುಶ್ಯಾಕ. ೨೨). 
[< ಸೆಂ. ಕಾಂಡಿನ್‌] 
ಖಾಂದಿ (ನಾ). ಆಳು; ಸೇವಕಿ; ಆಶ್ರಿತೆ: ಶಿವಗನನ್ನು ಮಾದಿ ಎಂಬ 
ಖಾಂದಿಯು ಮದೆನಸಿಂಗನ ಮನೆಗೆ ಕರೆದುತಂದು ... ಎರಡು ತಿಂಗಳ 
20 ರಜ ಬೇಕೆಂತಲೂ ಕೇಳಿಕೊಂಡಳು(ಅದೂಟ.೧೪೯).[«- ಮರಾ. ಖಾಂದ] 
'ಖಾಕಿ, ಕಾಕಿ, ಖಾಖಿ (ಗು). ೧.. ದೂಳುಬಣ್ಣ'ದ; ಮಾಸಲು 
ಹೆಳದಿಯ. (ನಾ). ೨. ಮಾಸಲು ಬಣ್ಣದ ಬಟ್ಟೆ: (ಬ್ರಿಟಿಷ್‌ 
ಸೈನ್ಯದಲ್ಲಿ ಉಪಯೋಗಿಸುವ) ಖಾಕಿಬಣ್ಣದೆ, ಹತ್ತಿಯ ಅಥವಾ ಉಣ್ಣೆಯ, 
ಮೂಲೆನೆಯ್ಗೆಯ, ಉಬ್ಬುಗ್ಗೆರೆಗಳ ಬಟ್ಟಿ, ಖಾಕಿ ಬಟ್ಟೆ (ಜbak. 
25 ಇಂಕನಿ); ಅನರ ಖಾಕೀ ಕೋಟು, ಎತ್ತರವಾದ ಟೊಪ್ಪಿಗೆ FR 
ಅವರಲ್ಲಿರುವ ದರ್ಪಬುದ್ಧಿಗೆ ಸಾಕ್ಷಿ ನುಡಿಯುತ್ತಿದ್ದವು (ರಂಗರೋ, ೧); 
ಖಾಕಿ ಚಣ್ಣ ಹಾಕಿಕೊಂಡು ಕಚೇರಿಗೆ ಹಾಜರಾಗಿ (ಗಂಮಾಯಿ. ೧೨೧); 
ಖಾಕಿ ಬಣ್ಣವನ್ನು ಸರಕಾರ ಏಕೆ ಗುತ್ತಿಗೆ ಹಿಡಿಯಿತೋ ತಿಳಿಯದು 
(ಗಾಳಿಪ. ೧೩೬). ಹಾಕ್ಲಿ: ೧. ಸಾಮಾನ್ಯವಾಗಿ ಸೇನಾಳುಗಳಿಗೆ 
30 ತೊಡಿಸುವ ಕಾಕಿ ಬಟ್ಟೆಯ ಸಮರೂಪ (೪೩೧೧)ದ ಉದ್ದೇಶವೂ ಅದೇ 
`(ಬಾಲಪ್ರ. 11, ೧೦೨೪). ಖಾಖಿ: ೧. ಖಾಖಿ ಉಡುಪಿನ ಟ್ರಾಮಸಾರಥಿ 
ಯೊಬ್ಬ . . . ಬರುತ್ತಿದ್ದ (ಹುಡ್ಡುಹು. ೨೧). 
[*- ಪಾರೆ. ಖಾಕೀ ; ಹಂ. ಮರಾ. ಖಾಶೀ]) 
ಖಾಖಿ "ಖಾಕಿ? ನೋ. 
39 ( ಖಾಜಿ "ಕಾಜಿ? ನೋ. 
ಖಾಜಿನ್ಯಾಯೆ "ಕಾಜಿನ್ಯಾಯ' ನೋ. 
ಖಾಟ (ನಾ). ಘಾಟು; ತೀವ್ರವಾದ ವಾಸನೆ: ಆಗಾಗ್ಗೆ ಜರದಾ, 
ತಂಬಾಕದ ಖಾಟಿವೂ ಈ ವೀಟೀರಸಕ್ಕೆ ತನ್ನ ಶಾಕ ಪೂರೈಸುವ ಭಾಸ 
ವಾಗುವುದು (ಗಾಳಿಪ. ೫111, ಮುನ್ನುಡಿ). [?]. 
40 ಖಾಡಾಖಾಡ್ಮಿ "ಬಡಾಖಡ್ಕಿ' ನೋ. 
ಖಾಡಾಖಾಡ್ಕಿ ಖಡಾಖಡ್ಕಿ (ನಾ). ೧. ಮಲ್ಲಯುದ್ಧ ; ಕೈಕ್ಸ 
ಕಾಳೆಗ ; ದ್ವಂದ್ವಯುದ್ಧ : “ ಖಾಡಾಖಾಡಿಯೆನಲ್‌ ಮಲ್ಲಯುದ್ಧ 
ಮೆಂದಜಕಿಗೆ” (ಭಾರನಿ. ೫); ಲಲಿತಚಂದ್ರಿಕೆಗೇಕೆ ದಾವಾನಳನ ಖಾಡಾ 
ಖಾಡಿ (ಕುವ್ಯಾದ್ರೋ. ೪-೪೮) ; ನನಗೂ ಅವಗೂ ಖಾಡಾಖಾಡಿ ಆಗಿ 
45| (ಮುಂಗಾಪು. ೭೭); ಅವರೆ ಮಕ್ಕಳ ಖಾಡಾಖಾಡಿ ತಿಂಗಳು, ವರ್ಷ 
ನಡೆದಲ್ಲೆ ಇನ್ನಷ್ಟು ಸಂತೋಷವಾಗುತ್ತಿತ್ತು (ಜಾರುದಾ. ೧೫೧), 


ಖಾಷಾಖಂಇಡಿಳಾತಿ 


೨. ಬಿರುಸು; ಆವೇಶ; ಜೋರು: ನೋಡಿ ತದಸುರನ ಖಾಡಾ 
ಖಾಡಿಯನುದ್ಭಟಿಮಹೀಕನಾರ್ದಸಿಯಂ . . . ನಿಶಾಡರನನೆಜಗಿದಂ 
(ಉದ್ಭಟ, ೪-೧೦೦) ; .ಶಿರುವಿಲ್ಲಂಬ ತೊಡಚಿ ಖಾಡಾಖಾಡಿಯೊಳೆಸಲು 
(ಅಂಜಚ, ೬-೧೧೬) ; ನನ್ನ ಕಣೆಯಲಿ ಬಿರಿಯಲಾತನ ದೇಹ ಖಾಡಾ 
ಖಾಡಿಯುದ್ಧದಲಿ (ಕುವ್ಯಾಕ. ೮-೩೮). ೩. ಸ್ಫರ್ಧೆ; ಪೈಪೋಟಿ; 
ಏರಾಟಿ: ಹೂಡಿದರು ಸಾರಿಗಳ ನೆತ್ತವನಾಡಿದರು ಮನವೊಲಿದು ಖಾಡಾ 
ಖಾಡಿಯಲಿ ದುಗೆ ಬಾರೆವಿತ್ತಿಗವೆಂದು ಹರುಷದಲಿ (ನಳಡ. ೯-೪೪); 
ಬೆರಸಿ ಧಾಳಾಧೂಳಿಯಲಿ ಖೊಪ್ಪರಿಸಿ ಖಾಡಾಖಾಡಿಯಲಿ . . . ಕಾದಿತು 
ಸೇನೆ (ತೊರರಾ. ೬-೩೮-೩), ೫, ಗದಾಯುದ್ಧದಲ್ಲಿ ಒಂದು ವರಸೆ: 
ರುಡಿ ರುಂಕಣೆ ರುಡಪು ಖಾಡಾಖಾಡಿ ದೃಢಗತಿ ದೃಷ್ಟಿ ಪಾತಾಲೀಢ 
ಗೋಮೂತ್ರಿಕ ಪರಿಭ್ರಮಣ ಪ್ರವಿಕ್ಷೇಪ ಪಾಡು ಪೈಸರ ಪಂಥದ ಗಾಢ 
ಘಲ್ಲಣೆಗಳಲಿ' ಗದೆ ಕುಣಿದಾಡಿದವು ಕಿಡಿಸೂಸಲಿಬ್ಬರ ನಿರ್ಭರಾಂಗದಲಿ 
(ತೊರರಾ. ೬-೧೪-೧೬) ; ಎಕ್ಕೆ ಯೊಳೊಕ್ಕು ಪಳಂಚುವ ಪಾಂಗಿಂ ತಕ್ಕು 
ಮಿಗಲೈಕ್ಕತುಳಂ ಪೊರ್ಕುಳಿವೊಕ್ಕುಕರಂಖಾಡಾಖಾಡಿಯೊಳುಜದಿಜಕಿದರ್‌ 
ತಮ್ಮೊಳಗೆ (ಜಯಕಾ. ೬-೩೧). ಖಡಾಖಡ್ಡಿ: ೧. ಖಡಾಖಡಿ ಲಡಾಯಿ 
ಮಾಡಬೇಕು (ಎಳೆಕ. ೩೪); ಜಯಮಲ್ಲನೆಂಬ ಶೂರಾಗ್ರಣಿಯು ... 
ಆಕಬರನೊಡನೆ ಖಡಾಖಡಿಯಾಗಿ ಯುದ್ಧವನ್ನು ಮಾಡಿದನು (ಭಜ್ಯೋಕಿ 
೭೮); ಖಡಾಖಡಿ ಯುದ್ಧಕ್ಕೆ ಒಪ್ಪುತ್ತೇನೆ (ದೌಲತ್‌. ೧೦೯). [1] 
ಖಾಡಾಖಾಡಿಕಾತಿ (ನಾ). ಹೋರಾಡುವವಳು; ಸ್ಪರ್ಧಾಳು: 
ಮದನನ ಮೊನೆಯ ಖಾಡಾಖಾಡಿಕಾ[ಪಾಠಾಂ. ಖಾ)ಶಿಯರೈದೆ ಹೊಯರ್‌ 
ಹೊಯ್ದು ಜನುಜಹರನರೆಸಿಯರು ಕುಂತಿಯ ತನಯರರಸಿಯರೊಡನೆ 
* *. ಪಾಂಚಾಲಿನಿಯರೋಕುಳಿಯನಾಡಿದರು (ಕುವ್ಯಾವಿ. ೧೦-೮೨). 
[ಖಾಡಾಖಾಡ್ಮಿ + -ಕಾತ್ಮಿ] 
ಖಾಡಾಜಂಗಿ "ಖಡಾಜಂಗಿ? ನೋ. 
ಖಾಡಿ (ನಾ). ತಿಳುವಳಿಕೆ (?) ; ಸಮೀಪದ ಆಪ್ತ ಮುಂತಾದವರು 
ಸತ್ತಿದ್ದರೆ ಡಿಪ್ಶುಟ ಇನ್ಸ್‌ ಪೆಕ್ಟ್ರರರಿಗೆ ಖಾಡಿ ಆಗುವಂತೆ ರಿಶೋರ್ಟು 
ಮಾಡದ ಹೊರತು ಹೋಗಕೂಡದು (ಪಾಶ್ಚಾವಿ. ೪೪೩). [2] 
ಖಾಣ, ಕಾಣ್ಯ, ಖಾನ, (ನಾ). ೧. ಕುದುರೆ, ದನಕರು ಮೊದ 
ಲಾದವುಗಳ ಆಹಾರ; ಮೇವು: ಖೊಪ್ಪರಂ ಖಾಣಂ, ಖಾರಿಗೆ 
(ಶಮದ. ೧೫ ಪ್ರಯೋ) ; ಕಲ್ಲ ನಂದಿಯನೆಬ್ಬಿಸುತ್ತಂ ಹುಲ್ಲು ಖಾಣವನಿಕ್ಕಿ 
ಮೇಸಿದ (ಬಸಪು. ೨೨-೨೭) ; ಮೇಹುಗೊಳ್ಳದು ಖಾಣಕ್ಕಂ ಪಡೆದು 
ಬಾರದು ... ಜ್ವರವಿಕಾರಮಾದೊಡೆ (ಹಯಕಂ) ತುರಗಂ (ಅಶ್ವಶಾ. 
ಬಸವನಾಡೊಡೆ ಖಾಣವಂ ಮೇಯಬೇಕೆಂದು ಹೊಸ 
ಕಡಲೆಯಂ ಸುರಿಯೆ (ಲಶಿಟಿಂ. ೩೮-೧೫೫); ಓಡಿಸಿದನೀಕ್ಷಿಸಲು 
ಹುಲ್ಲಖಾಣವ ಮೆಯ್ಸಿ (ಗುರುಚಾ. ೧೧-೧೧) ; ಪಾಳ್ಯಗಳಿಗೆ,.. ಕಬಳ 
ಖಾಣಗಳನ್ನು ಕೊಡುವ ಹಾಗೆ ಕಟ್ಟು ಮಾಡಿಸಿದನು (ಕೃವಾಭೀ. ೭). 
೨. ಒಂದು ಬಗೆಯ ತೆರಿಗೆ; ಮೇವಿನ ಮೇಲೆ ಹಾಕುವ ತೆರಿಗೆ: 
ಖಾಣ, ಎಳ್ಳು, ಜೋಳ, ನಲ್ಲಾವು, ನಲ್ಲೆತ್ತು, ಕಳುಕು, ಕಂಡಿಕೆವಣ 
(ಎಕ. ೪1, ತರೀಕೆ. ೨೦-೨೮; 1185); ಕುದುರೆಯ ಸೇನೆ ಖಾಣವಾ 
ಚಿದ್ದಿಯ ಭಂಡಿ ಜೆಡೆಡೆಜ್‌ ಇವೊಳಗಾಗಿ ಮುಂದೆ ಹುಟ್ಟುವ 
ಅಪೂರ್ವಾಯವೆಬ್ಲವಂ ಮಾಣಿಸಿ (ಎಕ. ೪, ಹಾಸನ. ೧೩೯-೧೦ ; 1200); 
ಅಭ್ಯಾಗತೆ, ಖಾಣ, ಕಳುಕು ಅಡುಗುಬು (ಎಕ. 2:೪, ಬೇಲೂರು. ೨೫೨-೬; 
1298) ; ವಟ್ಟಿ 'ವಾಸಿಯು ಸುಂಕಸೋದಿಗೆ ಖಾಣಖಡ್ಡಾಯ 
(ಬಸಪು. ೨೭-೫೨) ; ಅರಮನೆಇಂದ ಖಾಣಧಾನ್ಯ ಯೆತ್ತು ತುಪ್ಪ 
ಸಬರ ಮಾಟ್ಬದಳ ಮೋಳ ಮುಂ ತಾದ ವೆಚ್ಚ ವಿರಾಡವನೂ 
ಕುಳಸರದಿಯಳ್ಲಿ ತೆಜುನೆಊ (ಸೌಇಇ. 1X-ii, ೯೪೩೩-೫೦; 1408). 


೧೬-೧); 


93 
40 


45 


೨೩೩೪ 


10 
15| ಖಾಣವಿಧಿ (ನಾ). ಆಹಾರ ವಿಷಯದಲ್ಲಿ ಪಾಲಿಸಬೇಕಾದ ವಿಧಿ; 


ಖಾತರ 


ಕಾಣಕ್ಸಿ: ೧, ಕಾಣಕ್ಕೆ ತೆಗೆವ ಬಾಯ್‌ ಕಡಿವಾಣಕಂ ತೆಗೆಯಬೇಡನೆ 
(ಶಂಕಕಂ, ೨೫) ; ಮಣ್ಣೆತ್ತು,'ಅನರು ನೀಡಿದ ಕಾಣವನ್ನು ಮೆಯ್ದಿತು 
(ಬೆಳುಮ. ೨೧೪). ೨. ರೋಣ[ದ] ಹನ್ನಿರ್ವ್ವಜು ಗದ್ಮಾಣಂ ಸಿದ್ಧಾಯ 
ಉಪ್ಪುತುಪ್ಪ ಕಾಣಂ ... ಕೊಂಡು ಬಿಟ್ಟಿ ಮತ್ತರ್‌ (ಇಆ. 207, 
೨೫೬-೧೬ ; 971). ಖಾನ: ೧, ತುರಗಕ್ಕೆ ಗಂಧಮಾಲ್ಯಾಭರಣಾರ್ಪಣ 
ಖಾನ ಪಾ(ಣ)ನ ಭೋಜನ ಶಯನಾದರಮಂ ಮಾಡುನ(ಅಶ್ವಶಾ.೭-೬೫). 
೩. ಆಹಾರ; ಭೋಜನ: ಪಲತೆಜದ ಅಸ್ತ್ರದಿಂದಂ ಪಲತೆಆದ 
ವಿಷಾನ್ನಪಾನಖಾನಾದಿಗಳಿಂ ... ಪಲರುಂ ಸತ್ತರ್‌ (ಮದತಿ. ೧-೭೫). 
[4 ಪ್ರಾ. ಖಾಣ.! ಸಂ. ಖಾದನ] 
ಖಾಣಂಗಟ್ಟು (ಕ್ರಿ). ಹುರುಳಿ, ಕಡಲೆ ಮೊದಲಾದ ಆಹಾರವನ್ನು 
ಕುದುರೆಗೆ ಬಾಯಿಚೀಲದಲ್ಲಿ ಕಟ್ಟು: ಜವೆಯಂ ಖಾಣಂಗಟ್ಟುವಡು 
ವಿಯಂ ಕಳೆದಿಕ್ಕಿ ಮಾಡಿ ಕಟ್ಟುಗೆ ಪೆಸಜಂ ತೊವರಿಯನುರ್ದುವುಮಂ 
ಗೋದುವೆಯುಮನಿಕ್ಳು ವೊಡೆ ತೆಗಸಿ ಕಟ್ಟುವುದುಚಿತಂ (ಅಶ್ವಶಾ. ೭-೫೬). 
[ಖಾಣ + ಕಟ್ಟು, 


ಆಹಾರ ನಿಯಮ: ಬರಗೆಳ್ಳು ಕೋಣ! ಪಾರಕುನೆರಸಗಸೆ ಕುಸುಂಬೆ 
ಕಟನೆ ನೆಲ್‌ ಸಾವೆಗಳುಂ ತುರಗಕ್ಕೆಹಿತಂ ಬಲಸಂಹರಣಂಗಳ್‌ 
ಖಾಣವಿಧಿಯಿನಭಿನವಚಂದ್ರಾ (ಅಶ್ವಶಾ. ೭-೫೯). [ಖಾಣ + ವಿಧಿ] 

ಖಾತ (ಗು). ೧. ಅಗೆಯಲ್ಪಟ್ಟ; ತೋಡಿದ. (ನಾ). ೨. ಅಗೆದದ್ದು; 
ಅಗಳು; ಕಂದಕ: *ಖಾತಮಾ ಡೇವಖಾತಮೆನಲ್ಕದಗಳೆನಿಕ್ಕು” 
(ಮಂಗರಾ. ೧೨೩-೧೪); ಪಾತಾಳತಳಮನೆಯ್ದಿದ ಖಾತಂ ಸುರಪುರ 
ಮನೆಯ್ದಿದಟ್ಟಳೆ ಪೆಂಪುದ್ಯೋತಿಸೆ ಪುರವಿಲ ಪುದು... ಅಮರಾವಶಿಯಂ 
(ಅಜಿಪು. ೨-೧೬). ದಂಡಕಗಿರಿಯ ಗುಹಾಗೇಹದೊಳೊಂದು ಯೋಜನ 
ದೆಂಟಿನೆಯ ಭಾಗಂ.ಖಾತಮಾದಲ್ಲಿ ಪಾತಾಳಲಂಕೆಯೆಂಂಬ ಪುರಮಿರ್ಪುದು 
(ಪಂರಾಮಾ. ೯-೧೬ ವ); ತುಳಸಿ ನಸುನಗುತ್ತ ಅವನನ್ನು ಪಾತಾಳ 
ಖಾಶಕ್ಕೆ ನುಗಿಸಿದ್ದಳು (ದೀಪಹ. 11, ೧೦೯). [೫ಂ.] 

ಖಾತ್ಮ (ನಾ). ಕೊಳ; ಪುಷ್ಕರಿಣಿ: “ಖಾತಮೆನೆ ಪುಷ್ಕರಿಣಿಯೆನಲು 
ಹೊಕ್ಕರಣೆ * (ಮಂಗರಾ. ೧೨೩-೧೪). (ಆ ಸೆಂ. ಖಾತಾ] 

ಖಾತ್ಕ *ಖಾತ್ಮೆ' ನೋ. 

ಖಾತಕ (ನಾ). ೧. ಅಗೆಯುವವನು; ತೋಡುವವನು. ೨. ಅಗೆದು 
ಮಾಡಿದುದು; ಗುಳಿ; ತಗ್ಗು; ಕಂದಕ. &. ಕೊಳ; ಕಲ್ಯಾಣಿ. 
"ದೇವಖಾತಕ' ಪರಾ. [ಸೆಂ.] 

ಖಾತರ್‌ ಜಮಾ "ಖಾತರ್‌ಜಮೆ? ನೋ. 

ಖಾತರ್‌ ಜಮೆ, ಖಾತರ್‌ ಜಮಾ, ಖಾತಿರಜಮೆ (ನಾ). 
೧. ಸಂತೋಷನ; ಅನಂದ: ಮುಂದೆ ಆ ನೆರೆಯಲ್ಲಾ ಸಮೀಪದ ಸರ 
ಕಾರಗಳಿಗೆ ಸುಖ ಖಾತರ್‌ಜಮೆ ಹಾಸಲ್‌ ಆದೀತು (ರಾಜೇಂದ್ರ. ೧೦೪). 
ಖಾತರ್‌ ಜಮಾ: ೧. ಈ ಶ್ರೇಯಸ್ಸು ಜಯ ಹಾರೈಸುವಂಥಾ 
ದೋಸ್ತುದಾರರಿಗೆ ಮನಸ್ಸಿನಲ್ಲಿ ಇರಾದೆ ಇದ್ದ ಮೇರೆಗೆ ಖಾತರ್‌ಜಮಾ 
ಆಯಿತು (ರಾಜೇಂದ್ರ. ೧೧೮). ೨. ನಂಬುಗೆ; ವಿಶ್ವಾಸ; ಖಾತ್ರಿ. 
ಖಾಶಿರಜಮೆ : ೧. ನಾವು ಖಾತಿರಜಮೆ ಇರಬೇಕು 
(ರಾಜೇಂದ್ರ. ೬). 

[4 ಮರಾ. ಖಾತರ್‌ಜಮಾ, ಅರ. ಹಿಂ. ಖಾತಿರ್‌ಜಮಾ) 

ಖಾತರ (ನಾ). ಐ ಖಾತರಿ: : ಮಾಜಿ ಆಮೀಲ ಶಿರೆಸ್ತೆದಾರ ಶೇಕದಾರ 
ವಗೈೆರೇರು ಖಾಠರ ನಿಮಿತ್ಮ ದರಿಯಾಘ್ಹ ಮಾಡದೆ ತಾತ್ಸಾರಮಾಡಿ 
ಬಿಟ್ಟಿದ್ದು ರುಜು ಆದದ್ದೇ ಉಂಟಾದರೆ ಹಾಲಿ ಅಮೀಲ ಕೊಡಬೇಕು 
(ಮಹಾವಂ. 11, ೫೯). [< ಖಾತರಿ) 


ಅಗಿ 


ಖಾತರಿ ೨೬೬೩೫ ಖಾತೇದರ 


ಖಾತರಿ, ಖಾತರು, ಖಾತ್ರಿ (ನಾ). ೧. ವಿಚಾರ; ಚರ್ಜೆ; ಪರ್ಯಾ| |ಖಾತಿಗೆಡು (ನಾ). ದರ್ಪಗೆಡು; ಶಕ್ತಿಗುಂದು: ಖಾತಿಗೆಟ್ಟುದು 


ಲೋಚನೆ : ಸರಕಾರದಿಂದ ಭೂಮಿ ಉತಾರಾ ನಡಸತಕ ಬಗ ಅಪ್ಪಣೆ ಬಲಾಢ್ಯರು ಕಾಮಸುತನಡ್ಡವಾತಿನ ಕೋಲ್ಲಳುಬ್ಬಟಿಗೆ ಭೀತಿಸಿ 
ಯಾಗಬೇಕೆಂಬದಾಗಿ ಅರಿಕೇ ಮಾಡಿಕೊಂಡದ್ರಿಂದಾ ಹೆಚೆತಿಂಮಯನ ಹಿಮ್ಮೆಟ್ಟಿ ಸಾರ್ದರು (ನೋಹತ. ೩೫-೨೪). 
ಅರ್ಜಿ ಖಾತರಿಗೆ ತಂದು ... ಕಟ್ಟೇಮಾಡಿಸಿ (ಎಕ. ೪1, ಕೊಪ್ಪ. [ಖಾತಿ (ಎ ಖತ್ತಿ) * ಕೆಡು] 


೪೮-೩೫ ; 1811). ೨. ನಂಬುಗೆ; ವಿಶ್ವಾಸ: ಖಾತರಿಯಾದ ಅಂಗಡಿ | 3 ಖಾತಿಗೊಳ್‌ "ಖತಿಗೊಳ್‌' ನೋ. 
ಯಲ್ಲಿ ಲೆಕ್ಕವಿಟ್ಟು ತಿಂಗಳು ತಿಂಗಳಿಗೆ ಹಣವನ್ನು ಪಾವತಿಮಾಡಬಹುದು| | ಖಾತಿರಜಮೆ "ಖಾತರ್‌ಜಮೆ' ನೋ. 
(ಗೃಹವಿ. ೧೯೯). ೩. ನಿಶ್ಚಯ; ನಿರ್ಧಾರ: ಈತ ಬಂದಿರಲಿಲ್ಲ ಅಂತ ಖಾತೆ, (ನಾ). ಕೊಳ; ಹೊಕ್ಕರಣೆ; ಪುಷ್ಕರಿಣಿ: “ಖಾತಾ, 


ಖಾತರಿಯಾಗಿತ್ತು (ಮೊ.ನಂ. ೧೦೦); ತೋಟಗಾರನ ಕೆಲಸ ಪುಸ್ಕರಿಣೀ- ಈ ೨ ಹೊಕ್ಕ ರಣೆ? (ಹಲಾಯು. ೧೧೧-೫೩). 
ಖಾತರಿಯೊ ? (ನಡೆದಾ, 1, 368) ; ರಾಜನು ಮಾಡುವ ಶಾಸನವು... [ಸೆಂ. ಖಾತಾ] 
ರಾಜ್ಯದ ಮುಖ್ಕೋದ್ದೇಶಕ್ಕೆ ಅನುಸಾರವಾಗಿರುತ್ತದೆಂಬ  ಖಾತರಿ|10 ಖಾತ್ತೆ, ಖಾತ್ಯ್ಮ (ನಾ). ೧. ಕಿರ್ದಿ ಪುಸ್ತಕದಲ್ಲಿ ನಮೂದಾಗಿರುವ 
ಯೇನು? (ರಾಜ್ಯಶಾ. ೪೭). ಖಾತರು: ೪. ಹೊಣೆ; ಜವಾಬ್ದಾರಿ: ಜಮಾಖರ್ಚಿನ ಭಾಗ; ಜಮಾಖರ್ಚಿನಲ್ಲಿ ಒಬ್ಬ ವ್ಯಕ್ತಿ, ಸಂಸ್ಥೆ 
ಈ ಹಣ ಸಾಧಾರಣ ಎರೌಲ್ಕವೆಂದು ತಿಳಿಯಬೇಡ . . . ಅಕ್ಕನ ಅಥವಾ ವಿಷಯಕ್ಕೆ ಮೀಸಲಾದ ಲೆಕ್ಕುದ ವಿಭಾಗ: ಹೋದಸಲ 
ವಿವಾಹಕ್ಕೆ ನೀನೇ ಖಾತರು (ಮಸಕೂ. ೬೮). ಖಾತ್ರಿ: ೩. ಇದು | ಕೊಟ್ಟಿ ಂದಾಯ್ಜ ರಶೀತೀಲಿ ಸಂವತ್ಸರಿಲ್ಲ, ಖಾತೆಇಲ್ಲ (ಹುಚ್ಚಿ ಹ, ೧೩೮); 
ವರೆಗೂ ಈ ಬಗ್ಗೆ ನನಗೆ ಖಾತ್ರಿಯಾದಂಥ ಸುದ್ದಿ ತಿಳಿದುಬಂದಿಲ್ಲ ಸದೆ ನಮ್ಮಲ್ಲಿ ಯಾರ ಖಾತೆಗಳು ನಡಿಯುತ್ತಿದ್ದಾವೋ ಅವರಿಗೆ... 
(ರತ್ನಗೋ. ೨೨) ; ನಾಳೆ. ನೀನು ಎ ಅವಳನ್ನು ಹೊರೆಗಿಡುವುದಿಲ್ಲ 15 ಕೊಡುವುದು (ಮುಂಬವ್ಯಾ. ೪೩) ; ರಸೀದಿಗಳೇನೋ ಸರಿಯಾಗಿವೆ 
ಎಂದು ಯಾವ ಖಾತ್ರಿ? (ದುಂಬಿಕ. ೩೬); ನಿದ್ದೆ ಹತ್ತಿದ ಖಾತ್ರಿಯಾಗ ಮಹಾಸ್ವಾಮಿ, ಅಂದರೆ ಖಾತೆಗೆ ಖರ್ದಿಗೆ ಜಮಾ ಬಂದಿಲ್ಲ (ಕೆಲನೆ. ೧೬೪); 
ಬೇಕಲ್ಲ! (ನಾಪೋಲೀ. ೧೭೭). ೨. ಲೆಕ್ಕದ ಪುಸ್ತಕ; ಖತಾವಣಿ; ಪಟ್ಟಿ: ಮೇಜಿನ ಮೇಲೆ 
ಖಾತರಿಮಾಡಿಕೊಳ್ಳು, ಖಾತ್ರಿಮಾಡಿಕೊಳ್ಳು = ನಿಶ್ಚಯಮಾಡಿ ಹಲವು ಬಗೆಯ ಖಾತೆಗಳು (ಕುರಿಹಿಂ. ೧೪೮); ಖಾತೆ... 
ಕೊಳ್ಳು ; ಖಚಿತಪಡಿಸಿಕೊಳ್ಳು : ಈ ವಿಷಯ ಎತ್ತಿದರೆ ಅಪ್ಪ ಶಾನುಭೋಗರ ಹೆಸರಿಗೆ ಇರುವುದು ಕಣುತ್ತಿತ್ತು (ನನ್ನೂರು. ೧೪೮). 


ಒಪ್ಪಿಯೇ ತೀರುತ್ತಾರೆ ಎಂದು ಖಾತರಿಮಾಡಿಕೊಂಡು (ಸ್ಟಾಮಿಸ್ನೇ.೬೭) ; |20| ೩. “ಆಸ್ತಿ ತನಗೆ ಸೇಂದ್ಲೆಂದು ಸರಕಾರಿ ದಫ_ರಿನಲ್ಲಿ ದಾಖಲು 
ನನ್ನ ನಡತೆಯ ಬಗೆಗೆ ತಾವು ಬೇಕಾದ ಹಾಗೆ ಖಾತ್ರಿಮಾಡಿ ಮಾಡಿಸುವುದು; ಹೀಗೆ ದಾಖಲಾದ ಆಸ್ತಿ? (ಕೈಸ್‌ಗೆ. ೫೮೩). 


ಕೊಳ್ಳಬೇಕೆಂದೂ (ಚೆಂದುಟ. ೯೪); ಅದನ್ನು ಮತ್ತೊಮ್ಮೆ ಖಾತ್ರಿ ೪. ಸರ್ಕಾರದ ಆಡಳಿತ ಭಾಗ, ಇಲಾಖೆ: ಮುಲ್ಕಿ ಮತ್ತು 
ಮಾಡಿಕೊಳ್ಳಬೇಕೆಂದು ಹೊರಟಾಗ (ಹೊಸಕ್ಷಿ. ೨೯೧). ಖಾತ್ರಿಆಗು ಎ ನ್ಯಾಯಖಾತೆಯಲ್ಲಿ ಕಂಡುಬಂದ, ಈ ಮನುಷ್ಯ ಸ್ವಭಾವವೇ ದಂಡಿನಲ್ಲಿ 
ಭರವಸೆಯಾಗು ; ನಂಬಿಕೆಯಾಗು; ನಿಶ್ಚಿತವಾಗು: ರಾಯರ - ೬. ಅನುಭವಕ್ಕೆ ಬಂದರೆ ಸೋಜಿಗವೇನು? (ಯಕ್ಷಪ್ರ. ೫೩); 
ಆರಳಿದ ಮುಖ ನೋಡಿ ಅನಿಲನಿಗೂ ಖಾತ್ರಿಆಗಿತ್ತು (ಅಪನಾ. ೧೫) ; |25 ಮುನಿಸಿಪಾಲ್ಟಿ ನೀರಿನ ಖಾತೆ ಕೆಲಸಗಾರರ ಸಂಪತ್ತಲ್ಲ! (ಹುಚ್ಚುಹು. ೨೫); 
ಅನನು ಜೀವಂತ ಇದ್ದದ್ದು ಈಗ ಖಾತ್ರಿಆಯಿತು . (ರಕ್ತಧ್ವ. ೭೯). ಪೋಲೀಸ ಖಾತೆಯು ಜನರ ವಿತ್ತ ಜೀವಿತಗಳ ಸಂರೆಕ್ಷಣಕ್ಕಾಗಿ ಇರುವದು 
ಖಾತ್ರಿಕೊಡು - ರುಜುವಾತುಮಾಡು ; ಖಚಿತಪಡಿಸಿಕೊಡು: (ಸ್ಯೂ ಲಮಿ. ೨೨೩). ೫. ಮಂತ್ರಿಮಂಡಲದಲ್ಲಿ ಪ್ರತಿಯೊಬ್ಬ 
ಆ ಬಗ್ಗೆ ನಾನು ಎಲ್ಲಿ ಬೇಕಾದರೂ ಖಾತ್ರಿ ಕೊಡುತ್ತೇನೆ (ಹಳ್ಳ ಹಾ. ೪0). ಮಂತ್ರಿಗೆ ಒಪ್ಪಿಸುವ ಆಡಳಿತ ಶಾಖೆ: (80೧1೦. ಪಾರಿಸ). 
ಖಾಕ್ರಿಮಾಡಿಸು - ಖಚಿತಪಡಿಸು; ಮನದಟ್ಟುಮಾಡಿಸು : ಕುಟಲೆ "ವಿದ್ಯಾಖಾತೆ' ಪರಾ. ಖಾತ್ಮೆ : (ಮೈಗೆಜೆ, 1೪, ೭೭೫). 

ಯನ್ನು ಕರತಂದೂ ನನಗೆ ಖಾತ್ರಿಮಾಡಿಸಿಕೊಡು (ಮೋಹಿನೀ. ೧೨೧). |$0 [+ ಹಿಂ. ಖಾತಾ; ಮರಾ. ಖಾತೇ; ಪಾರ. ಖರ] 
ಖಾತ್ರಿಮಾಡು- ಮನಗಾಣಿಸು; ಖಚಿತಪಡಿಸು: ಸಾಲಕೊಟ್ಟ! |ಖಾಶೆಕಿರ್ದಿ (ನಾ). ವ್ಯಕ್ತಿ ಹಾಗು ವಿಷಯಗಳ ಪ್ರಕಾರ ವಿಂಗಡಿಸಿ 
ದ್ಹಾಗಲಿ , . . ನನಗೆ ಖಾಶ್ರಿಮಾಡಿಕೊಟ್ಟರೆ ಪೈಗೆ ಸೈ ಸಾಲ ತೀರಿಸುವ | ಬರೆದ ಜಮಾಖರ್ಚಿನ ಪುಸ್ತಕ: ತನ್ನ ಖಾತೆಕಿರ್ದಿಗಳನ್ನು ತೆಗೆದು 


ಭಾರವನ್ನು ನಾನು ಹೊರುವೆ (ಬೆಟ್ಟ ಹೊ. ೬9); ಖಾತ್ರಿ ಮಾಡಲ್ಪಟ್ಟ 
ಮೊಬಲಗನ್ನು ಕೊಡಬೇಕಾದ ಸಂದರ್ಭದಲ್ಲಿ (ಗ್ರಾಮಾಕ. ೧೬೮). 


ಕೊಂಡು ಒಡೆಯನಿಗೆ ಕೈಮುಗಿದು ನಿಂತುಕೊಂಡ (ಜಮೀನ್ಹಾ. ೪೨); 
ಹೊಳೆವ ನಕ್ಷತ್ರಗಳ ಕಣ್‌ಬೆಳಕಿನಲ್ಲಿ ನೀನಿಟ್ಟಿ ಖಾತೆಕಿರ್ದಿಯನೊಮ್ಮೆ 


ಬಾತ್ರಿಹಿಡಿ - ಭರವಸೆ ಹೊಂದು; ನಂಬು: ಅಂತೂ ಒಳಗೊಳಗೇ |55, ತೆರೆಯಬೇಕು (ನೆಲಮು. ೨೬). (ಖಾತೆ * ಕಿರ್ದಿ], 
ಖಾತ್ರಿಹಿಡಿದಿದ್ದೆಯೆನ್ನು (ಕಾಗೆಕ. ೪೬). | ಖಾತೆಪುಸ್ತಕ (ನಾ). ಜಮಾಖರ್ಚಿನ ಪುಸ್ತಕ; ಖಾತೆಕಿರ್ದಿ: 
[+ ಓಂ. ಮರಾ. ಖಾತರ್‌ ; ಅರ; ಪಾರ. ಖಾತಿರ್‌, ಖಾತರೀ] ಒಂದು ಖಾತೆಪುಸ್ತಕವನ್ನು ಮೇಜಿನ ಮೇಲೆ ಆಗಲಿಸಿಟ್ಟು 
ಖಾತರಿಸತ್ರ (ನಾ). ಭರವಸೆಯ ಕಾಗದ; ನಂಬಿಕೆಯ. ಸತ್ರ: (ಸುವಸಂ. ೭೮). ಖಾತೆ * ಪುಸ್ತಕ] 
ತಾತಾ ಅವರಿಗೆ ಖಾತರಿಪತ್ರವನ್ನು ಬರೆದುಕೊಟ್ಟದ್ದ ನಮ್ಮ ವರ್ತಕ | | ಖಾತೆಮಾಡು (ಕ್ರಿ). ಲೆಕ್ಕಿಸು; ಗಣನೆಗೆ ತರು: ಈತನ ಪಾದವಲ್ಲದೆ 
ರೆಲ್ಲರೂ ಒಬ್ಬೊಬ್ಬರಾಗಿ ಕಳಚಿಕೊಂಡು (ಭಾಗ್ಯಶಿ. ೪೪). 40| ಖಾತೆಮಾಡೆನುವುಳಿದ ದೈವವನು (ಶಂಕದಾ. ೩-೭). 
[ಖಾತರಿ + ಪತ್ರ] | [ಖಾತ್ಮೆ + ಮಾಡು] 
ಖಾತರು "ಖಾತರಿ? ನೋ. | ಖಾತೇದಾರ (ನಾ). ೧. ಭೂಮಿಯ ಸ್ವಾಧೀನಾಧಿಕಾರನನ್ನು 
| 


ಖಾತಿ "ಖತ್ಮಿ' ನೋ. ಪಡೆದವನು; ಜಮೀನು ತನ್ನ ಕೈಯಲ್ಲಿದೆಯೆಂದು ಸರಕಾರದ 
ಖಾಶಿಕೆ (ನಾ). ಕಂದಕ; ಅಗಳು: ಮಹಾಂಯುನಿಧಿ ಪ್ರಾವೃತ ಖಾತಿಕಾ ದಫ್ತರಿನಲ್ಲಿ ದಾಖಲುಮಾಡಿಸಿಕೊಂಡವನು; ಪಟ್ಟೀದಾರ: 
ಪರಿಧಿ ಜಂಬೂದ್ವೀಪಮಂದೊಂದೆ ಪತ್ತನದಂಶಿರ್ದುದು (ಚಂದ್ರಪು. ;45 ಕಮಾಂ ಸರ್ವೆನಂಬರುಗಳಿಗೂ ಸರ್ಕಾರಕ್ಕೆ ಖಾತೇದಾರರು ವೃತ್ತಿ ದಾರರ 
೧೨-೩೮). (ಸಂ. ಖಾತಿಕಾ) | ಹೊಳತು ಮತ್ಕಾರೆ ಹೆಸರೂ ಸರ್ಕಾರಿ ಲೆಬ್ಬುಗಳಲ್ಲಿಲ್ಲ (ಕೆಲನೆ. ೨೫೪). 


ಖಾತೇವಾರು 


೨. ಂಕುಗಳಲ್ಲಿ ಹಣದ ವ್ಯವಹಾರಕ್ಕಾಗಿ, ತನ್ನ ಹೆಸರಿನ 
ಲೆಕ್ಕ ಇಡಿಸಿದನನು : ಪ್ರಸಿದ್ಧವಾದ ಕೆಲ ಬ್ಯಾಂಕುಗಳಲ್ಲಿ ಸಣ್ಣ 
ಖಾತೇದಾರರಿಗೆ ಸಲ್ಲತಕ್ಕ ಮಾರ್ಗದರ್ಶನವು ಸಿಕ್ಕುವುದಿಲ್ಲೆಂದು ಕೂಗು 
ಕೇಳಬರುವದು (ಬ್ಯಾಂಕಕ್ಕೆ. ೬). ೩. ಜಮಾನ್ಹಾರ; ಸಿರಿವಂತ: 
ಚನ್ನಮ್ಮನು ತಾನೊಬ್ಬ ಖಾತೇದಾರನನ್ನು ಕೈಹಿಡಿಯಬೇಕೆಂದು ಕನಸಿನ 
ಸುಪ್ಪತ್ತಿಗೆಯನ್ನು ನಿರ್ಮಿಸುತ್ತಿದ್ದಳು (ಪಂಜಪಂ. ೫೫). 
[ಖಾತೆ + -ದಾರ್ಕ] 

ಖಾತೇವಾರು (ನಾ). ಬೇರೆ ಬೇಕೆ ಖಾತೆಗಳಾಗಿ ವಿಂಗಡಿಸಿದುದು; 
ವರ್ಗೀಕೃತವಾದುದು: ಡೂಮ್ಸಡೇ ಬುಕ್‌ ಎಂಬ ಹೆಸರಿನ 
ಖಾತೇವಾರ ಪತ್ರಿಕೆಯನ್ನು ಇಡಿಸಿದನು (ಇಂಗ್ಲಂಡ. ೨೪). 

(ಖಾತ್ಮೆ * ವಾರ್ಕು (ಆ ವಾರ್ಮಿ)) 

ಖಾತ್ರಿ "ಖಾಶರಿ' ನೋ. 

ಖಾತ್ರಿಜನ (ನಾ). ನಂಬಿಕೆಗೆ ಪಾತ್ರವಾದ ಜನ; ಪ್ರಾಮಾಣಿಕ 
ಮಂದಿ: ಖಾತ್ರಿಜನ ನುಡಿದಂತೆ ನಡೆಯುವವರು ಎಂದು ರಾಮರಾಯರಿಗೆ 
ಮನದಟ್ಟಾಯಿತು (ಕುರುಕಾ. ೩೯). (ಖಾತ್ರಿ (ಆ ಖಾತರಿ) + ಜನ] 

ಖಾಶ್ರಿಲಾಯಖು, ಖಾತ್ರಿಲಾಹಿಕ (ನಾ). ನಂಬುಗೆಗೆ ಯೋಗ್ಯ 
ವಾದುದು; ವಿಶ್ವಸನೀಯವಾದುದು : ಈ ಮಾಹಿತಿಯು ಪ್ರತಿಯೊಬ್ಬ 
ವರ್ತಕರಿಗೆ ಖಾಶ್ರಿಲಾಯಖು. . ಇರುತ್ತದೆ (ಮುಂಬವ್ಯಾ.೧೧ ಪ್ರಸ್ತಾವ). 
ಖಾತ್ರಿಲಾಹಿಕ : ಒಂದೇ ಸ್ಥಳದಲ್ಲಿ ಖಾತ್ರಿಲಾಹಿಕ ಮಾಲು ಶಿಗುವ 
ದಿಲ್ಲ (ಮುಂಬವ್ಯಾ. ೧೯೩). [ಖಾತ್ರಿ (ಆ. ಖಾತರಿ) + ಲಾಯಖು) 

ಖಾಶ್ರಿಲಾಹಿಕ "ಖಾಕ್ರಿಲಾಯಖು' ನೋ. 

ಖಾದ (ನಾ). - ಖಾದನ : (೪). [ಆ ಸಂ. ಖಾದ್ಯ] 

ಖಾದಳಕ (ನಾ). ತಿನ್ನುವವನು; ಭಕ್ಷಿಸುವವನು. [ಸಂ.7 

ಖಾದನ. (ನಾ). ೧. ಅಗಿಯುವುದು ; ಕಚ್ಚುವುದು; ತಿನ್ನುವುದು. 
ವಿ. ಆಹಾರ;. ಭಕ್ಷ್ಯ: ಫಿ. [ನಾಟ್ಯ] ನೃತ್ಯದಲ್ಲಿ ದಃಂತಪಂಕ್ರಿಗಳ 
ಎಂಟು ಅಭಿನಯಗಳಲ್ಲೊಂದು : ಕೆಳಗಣ ಮೇಗಣ ಸಲ್ಲಂ ಘಳಿಲನೆ 
ತಾಗಲ್ಯೆ' ಕುಟ್ಟಿನಾಖ್ಯ ಮತ್ತಂ ನಳಿನಾಕ್ಷಿ ಪಲವು ಸೂಳಿಂದೆಳೆಯಳೆ 
ಸೋಂಕುತ್ತಮಗಲೆ ಖಾದನಮಕ್ಕುಂ (ಲಾಸ್ಕರಂ. ೩-೮೯) ; ಖಾದನ ; 
ಆಗಿಯುವಾಗ ಮಾಡುವಂತೆ ಅನೇಕಾನರ್ತಿ ಮೇಲು ಮತ್ತು ಕೆಳಗಿನ 
ಸಾಲುಗಳ ಹಲ್ಲುಗಳನ್ನು ಸೇರಿಸಿ ಬಿಡಿಸುವುದು. -ಇದನ್ನು ಜಪ, ಅಧ್ಯಯನ, 
ಸಂಲಾಪ, ತಿನ್ನುವುದು ಇವುಗಳಲ್ಲಿ ವಿನಿಯೋಗಿಸಬೇಕು (ಲಾಸ್ಕರಂ. ೨೭೬೯ 
ಗೆದ್ಯಾ ನುವಾದ). [ಸೆಂ.] 

ಖಾದಿ, ಕಾದಿ (ನಾ). ಕೈನೂಲಿನಿಂದ ಕೈಮಗ್ಗದಲ್ಲಿ ತಯಾರಿಸಿದೆ 
ಬಟ್ಟಿ ;, ಉರುಟು ಬಟ್ಟಿ; ಖದ್ದರ್‌ : ವಿಂಗಡ ಬಾಬು ಕೆಂಪ ನುಲು 
ಖಾದಿ ಮಗ ಸಹಾ (ಮೈ ಆಂ. ೧೯೩೯, 9೨-೫೭; 1825); ಕಾನಿಯೋ 
ಖಾದಿಯೋ? ಅಂತವೋ ಆದಿಯೋ?: (ನಾಂಚಜ. ೪೨); ಮೋಡ 
ನೂತೇ ನೂಲುವದು ಬಿಳಿದಾರೆ ದಾರಾಕಾರದಿ. , , ಗಡ್ಡೆ ಹೊಲ 
ತೋಟಕ್ಕೆ -ಹೊಚ್ಚಿದೆ: ಕೆಂಪು ಖಾದಿಯ ಶಾಲನು (ನೆಲಮು. ೧೧). 
ಕಾದಿ: ಊಟಕ್ಕೆ ತೋಟದ ಸೊಪ್ಪೇ ಆಧಾರ ; ಉಡುವುದಕ್ಕೆ ನೀನು 
ಕೊಟ್ಟ ಕಾದಿಯೇ (ಕಥಾಮಂ. 8೪, ೮೨). [4- ಹಿಂ. ಮರಾ. ಖಾದೀ] 

ಖಾದಿತ (ಗು). ತಿನ್ನಲ್ಪಟ್ಟಿ; ಭಕ್ಷಿಸಿದ.- [ಸಂ.] 

ಖಾದಿರೆ (ಗು). ೧. ಖದಿರಮರಕ್ಕೆ ಸಂಬಂಧಿಸಿದ; ಕಗ್ಗಲಿಮರದಿಂದ | 
ಮಾಡಿದ. (ನಾ). ೨. ಕಗ್ಗಲಿಮರದಿಂದ ಮಾಡಿದುದು : ಪಾಲಾಶ 
ಮೇಳು ಖಾದಿರಮಾಟು ಬಲ್ವಮೈದು ದೃಷ್ಟಮಾದುನ್ನತ ಶ್ಲೇಷ್ಮಾತಕಂ 
ಮೂಜಧಿಷ್ಮಿತದ ಯೂಪಮಿಂತೇಕವಿಂಶತಿಗಳು (ಜೈಮಿಛಾ. ೩೩-೩೭). 
೩. ಕಗ್ಗಲಿಮರದ ಗೋಂದು; ಕಾಚು. ಆ. 4 


೨೬೩೬ 


ಖಾನೆಸುಮಾಕಿ 


ಖಾದ್ಯ (ನಾ). ೧. ಅಗಿದು ತಿನ್ನಬೇಕಾದುದು; ಭಕ್ಷ್ಯ; ತಿಂಡಿ: 
೬ ಚತುರನಿಧ = ಖಾದ್ಯ, ಪೇಯ, ಚೋಷ್ಕ, ಲೇಹ್ಯವೆಂಬ ೪ ವಿಧಗಳು, 
ಖಾದ್ಯವೆಂದರೆ ಅಗಿದು ತಿನ್ನುವ ಭಕ್ತಾದಿಗಳು (ಹಸಾರ. ೪-೧ಟೀಕು); 
ಎಲ್ಲ ಬಗೆಯ ಖಾದ್ಯಸದಾರ್ಥಗಳನ್ನು ಆರಗಿಸಿ ಬಿಡುಪೆನೆಂಬ ಸಾರ್ವ 
ಭೌಮಿಕ ಉದಾರತೆ ನಮ್ಮ ಜಕರಾಗ್ನಿಗೂ ಇಲ್ಲ (ನಿಬಂಧ. 1, ೨೪); 
ನಿನಗೆ ಚಾಕಲೆಟ್ಟು ಇಷ್ಟವಾದ ಖಾದ್ಯ (ವಾಸನಾ. ೫೦)., [[ಸೆಂ.] 

ಖಾನ, "ಖಾಣ' ನೋ. 

ಖಾನ, (ನಾ). ೧. ಸರದಾರ; ಅಮೀರ; ದೊರೆ: ತಾನಾಳ್ವ ದೇಶದ 
ಖಾನ ವಜೀರರಂ ಕರಸಿ (ಮೈಆರಿ. ೧೯೩೧, ೧-೧೬; 13107) ; ಡಿಳ್ಳಿಯ 
ಖಾನರೆಂಡೆಂಬ ಮೆದೆಗೆ ಬಲುಕೊ[ಪಾಳಾಂ. ಗೊ]ಳ್ಳಿಯೆಂದೆಂಬ 
ಬಿರುದನು  (ಕುರಾಸಾಂ. ೧೧-೫೫); ಬಳಿಕಾಗ ಖಾನಖಾನರು 
ಪೌಜ ಬೇಜಕಿಬೇಆಳವಡಿಸಿಯೆ ನಡೆತರಲು (ಕಂನನಿ. ೧೧-೨೯). 
೨. ಮುಸಲ್ಮಾನರಲ್ಲಿ ವಿಶೇಷವಾಗಿ ಪಾರ್ಸಿ ಅಥವಾ ಪಠಾಣಿ 
ವಂಶಸ್ಥರಾದವರಿಗೆ ಸಲ್ಲುವ ಒಂದು ಗೌರವ ಸೂಚಕ ಪದ. 
ಐ ಹೆಸರಿನ ಮುಂದೆ ಜೋಡಿಸಲ್ಪಡುತ್ತದೆ: ದಿಲಾವರಖಾನ 
ವೊಡೆಯರ ಕಾರ್ಯಕೆ ಕರ್ತ್ತರಾದ ಶಿತಾಪ ಖಾನವಡೆಯರು (ಮೈಲರಿ. 
೧೯೪೧, ೧೬-೯; 1556). 

[+ ಓಂ. ಪಾರೆ. ಖಾನ್‌ 

ಖಾನಾಜಂಗಿ (ನಾ). ಖಾಡಾಖಾಡಿ ಕಾಳೆಗ; ಬಿರುಸಿನ ಯುದ್ಧ : 
ಹಿಂದಿರುಗಿ ಹೋಗುತ್ತಾ ರಾಜೋಟ ಬಳಿ ಪುನಹಾ ಖಾನಾಜಂಗಿಯಾಗಿ 
(ಹೈದರ. ೩೨). [5 ಪಾರ. ಮಠಾ. ಖಾನಜಂಗೀ) 

ಖಾನಾವಳಿ (ನಾ). (ಉಳಿ) ದುಡ್ಡು ತೆಗೆದುಕೊಂಡು ಊಟ 
ಹಾಕುವ ಸ್ಥಳ; ಹೋಟಿಲು : ' ಒಂದು ಕೋಣಿಯಲ್ಲಿದ್ದು ಖಾನಾ 
ವಳಿಯಲ್ಲಿ 'ಊಟಮಾಡುತ್ತಿದ್ದೆ (ನಿಷ್ಕಾಮ: ೩೧),;- ಈಗೆ ಶಿರ್ಸಿಯಲ್ಲಿ 
ಖಾನಾವಳಿ ಇಟ್ಟಿದ್ದಾಳೆಂತಲ್ಲ ? (ಮೂರುದಾ. ೪೪); ಖಾನಾವಳಿಯೇನು 
ಹತ್ತಿರ ಇದೆಯೆ? (ಪ್ರೇಮತ, ೨). [«- ಮರಾ. ಖಾಹಾವಳ] 

ಖಾನಿ "ಖಾನೆ' ನೋ. 

ಖಾನಿಗೆ (ಗು). ೧. ಮನೆಗೆ ಸಂಬಂಧಿಸಿದ; ಮನೆತನಕ್ಕೆ ಸಂಬಂಧ 
ಪಟ್ಟ; ಖಾಸಗಿಯಾದ: (೪). (ನಾ).- ೨. ಖಾಸಗಿ ಕಚೇರಿ; 
ಸ್ವಂತ ಕಾರ್ಯಾಲಯ : ರಾಜನ ಖಾನಿಗೆಯಲ್ಲಿ ನೌಕರಿಯಾಯಿತು 
(ಕಚವಿ. 11, ೧೯೫). 

[+ ಪಾರ. ಮರಾ. ಖಾನಗೀ] 

ಖಾನೆ, ಕಾನೆ, ಖಾನಿ (ನಾ). ೧. ಮನೆ; ನಿವಾಸ; ವಾಸಸ್ಥಳ : 
ಆ ಕೆತ್ತಲಾದ ಖಾನೇಲಿ ಗೂಬೇ ಹಾಗೆ ಒಬ್ಬನೇ ಇರೋದರ ಬದಲು, 
ಇನ್ನೊಬ್ಬ ಮನುಷ್ಯನ ಸಾಮೀಪ್ಯವನ್ನು ಹೊಂದಿರಬಹುದಲ್ಲಾ ಅಂತ 
(ನೀರಯೋ. ೧೮). "ಕಾರ್ಯಾನೆ', "ದವಾಖಾನೆ? ಪರಾ. 
೨. ಪೆಟ್ಟಿಗೆ ಮೇಜು, ಕಪಾಟು ಮೊದಲಾದುವುಗಳಲ್ಲಿ ಮಾಡಿದ 
ಚಿಕ್ಕಚಿಕ್ಕ ವಿಭಾಗ; ಸೆಳೆ: ತಮ್ಮ ಕೋಟನ ಜೇಬುಗಳನ್ನು, ಮೇಜಿನ 
ಖಾನೆಗಳನ್ನು ಮತ್ತೆ ಮತ್ತೆ ಹುಡುಕಿ ನೋಡಿಕೊಂಡರು (ಪ್ರತಿವಿಂ. ೩೭). 
ಕಾನೆ: ೩. ಇಟ್ಟಿಗೆ ಮೊದಲಾದುವುಗಳನ್ನು ಮಾಡುವ ಅಚ್ಚು: 
ಅ ಕಾನೆಗಳಲ್ಲಿ ಹದಮಾಡಿದ ' ಆರಲು ತುಂಬಿ ಸಿದ್ಧನ ತಂದೆಯು 
ಇಟ್ಟಿಗೆಗಳನ್ನು ಮಾಡುತ್ತಿದ್ದನು (ಕಪಪ. ೪-೧೩). ಹಾನಿ: ೨. ಪೆಟ್ಟಿಗೆ 
ಯೊಳಗೆ ಮೇಲಣ ಸಾಲಿನಲ್ಲಿ ಖಾನಿಗಳಿದ್ದವು (ಬೆನ್ನಬೇ. ೨೮) ; ಅದು 
ಒಂದು ಕೊಠಡಿ; ಆದಕ್ಕೆ “ಕಟಕ ಇಲ್ಲ; ಪೆಟ್ಟಿಗೆಯ ಖಾನಿಯಂತಿತ್ತು 
(ಬಂಕಿಮ. ೪೨). [4 ಪಾರೆ. ಖಾಹ್‌ನ; ಹಿಂ. ಮರಾ. ಖಾನಾ] 

ಖಾನೆಸುಮಾರಿ "ಖಾನೇಶುಮಾರಿ' ನೋ. 


20 


25 


80 


95 


40 


45 


ಖಾನೇಶುಮಾರಿ 


ಖಾನೇಶುಮಾರಿ, ಖಾನೆಸುಮಾರಿ, ಖಾನೇಷುಮಾರಿ, ಖಾನೇಸು 
ಮಾರಿ (ನಾ). ಊರೂರುಗಳಲ್ಲಿ ಮನೆ, ಜನ, ದನಕರು ಮೊದ 
ಲಾದವುಗಳನ್ನು ಕ್ರಮವಾಗಿ ಎಣಿಕೆಮಾಡುವಿಕೆ; ಜನಗಣತಿ: 
೧೯೧೦ರ ಖಾನೇಶುಮಾರಿಯಲ್ಲಿ . * ೬. ಕೆಲಸಮಾಡಿದನರಿಗೆಲ್ಲಾ 
ಸಾಮಾನ್ಕವಾಗಿ ಕೊಡೋಣಾಗುವ ಸರ್ಟಿಫಿಕೇಟು (ಸಂಜೆನೆ. ೯೦). 
ಖಾನೆಸುಮಾರಿ: ನೆಲದ ಮಕ್ಕಳ ಖಾನೆಸುಮಾರಿ ಮಾಡಿ(ಗಾಳಿಪ.೧೦೪). 
ಖಾನೇಷುಮಾರಿ: ತಾಲ್ಲೋಕಾಫೀಸಿನಲ್ಲಿರುವ ಖಾನೇಷುಮಾರಿ 
ಲೆಕ್ಕದ ಪ್ರಕಾರ ಮಾಡಿದ್ದು (ಮರಳಿ. ೧೧೮); ಮಾನವ ಸ್ವಭಾವದ ವೃತ್ತಿ 
ಪ್ರವೃತ್ತಿಗಳ ಖಾನೇಸುಮಾರಿ ಯಾರಿಗೆ ಸಾಧ್ಯ? (ಜೀವಸಾ. ೩೧). 
ಖಾನೇಸುಮಾರಿ: ಕಳೆದ ಖಾನೇಸುಮಾರಿಯಲ್ಲಿ ಅದರ ಜನಸಂಖ್ಯೆ 
ಸುಮಾರು ಹದಿನೈದು ಸಾವಿರವಿತ್ತೆ ನ್ನಬಹುದು (ಸಮಜೀ. ೧); ಬರುವ 
ಡಿಶಂಬರೆ ತಿಂಗಳಲ್ಲಿ ಖಾನೇಸುಮಾರಿಯಾಗುನೆದಿದೆ (ಪಾಶ್ಚಾನಿ. ೪೪೩). 

[+ ಪಾರೆ. ಹಿಂ. ಖಾನಾಶುಮಾರೀ ; ಮರಾ. ಖಾನೇಸುಮಾರೀ] 

ಖಾನೇಷುಮಾರಿ "ಖಾನೇಶುಮಾರಿ' ಕೋ. 

ಖಾನೇಸುಮಾರಿ "ಖಾನೇಶುಮಾರಿ' ನೋ. 

ಖಾಯಂ "ಕಾಯಂ? ನೋ. 

ಖಾಯಂಗುತ್ತಾ "ಕಾಯಂಗುತ್ತ' ನೋ. 

ಖಾಯಂಗುತ್ತಾ ದಾರೆ (ನಾ). ಭೂಮಿಯನ್ನಾಗಲಿ, ಗ್ರಾಮವನ್ನಾ 
ಗಲಿ ಕಾಯಂಗುತ್ತೆ ಪಡೆದುಕೊಂಡಿರುವವನು; ಕಾಯಂಗುತ್ತಿಗೆ 
ದಾರ : (ರೈಸ್‌ಗೆ.' ೫೫೩). 

[ಖಾಯಂಗುತ್ತಾ (ಆ ಕಾಯಂಗುತ್ತ) 4 -ದಾರ್ಯ] 
ಖಾಯಂಗುತ್ತಿಗೆ (ನಾ). ಜ ಕಾಯಂಗುತ್ತ : (ರೈಸ್‌ಗೆ. ೫೫೩). 
[ಖಾಯಂ (೮ ಕಾಯಂ) + ಗುತ್ತಿಗೆ] 

ಖಾಯದತ್ತ (ನಾ). ಶಾಶ್ವತ ಕೊಡಿಗೆ (?): ಸಂಗಮೇಶ್ವರ ದೇವ 
ಸ್ಥಾನದ ಅಧಿಕಾರಿಯಾಗಿದ್ದು ಖಾಯದತ್ತವಾಗಿ ಕರಪನಹಳ್ಳಿ ಎಂಬ 
ಗ್ರಾಮವನ್ನು ಸ್ವೀಕರಿಸಿದ ಸ್ಥಾನಿಕ ಕಣ್ಣಪ್ಪ (ತುಳುನಾ. ೧೨೪). 

[ಆ ಖಾಯಂ + ದತ್ತ?) 

ಖಾಯಮು "ಕಾಯೆಂ? ನೋ. 

ಖಾಯಮ್ಮುು "ಕಾಯಂ' ನೋ 

ಖಾಯಿಲೆ "ಕಾಯಿಲೆ? ನೋ. 

ಖಾಯಿಲೆಕಸಾಲೆ "ಕಾಯಿಲೆಕಸಾಲೆ' ನೋ. 

ಖಾಯಿಷ್‌, “ಖ್ಯಾಯಿಸು (ನಾ). ಬಯಕೆ; ಇಚ್ಛೆ; ಅಭಿಲಾಷೆ; 
ಅಪೇಕ್ಷೆ: ಖಾಯಿಷ್‌ ಪಡತಕ್ಕವರು ನಮ್ಮ ಬಳಿಗೆ ಬಂದಲ್ಲಿ ಅವರ 
ಕೆಲಸ ನಿರ್ವಹಿಸಲ್ಪಟ್ಟೀತು (ಮಬ A ಖಾಯಿಸು : ಈ 
ರೀತಿಯ ಸೀರೆ ಉಳಿದವರಿಗೆ ಖಾಯಿಸಾಗಲಾರದು (ಜಾರುದಾ. ೬೧). 

(ಹಂ. . ಖಾಹಿಷ್‌; ಪಾರ. ಖ್ವಾಹಿಶ್‌; ಮರಾ. ಖಾಈಶ್‌, 

ಖಾಹೀಶ್‌] 

ಖಾಯಿಸು "ಖಾಯಿಷ್‌' ನೋ. 

ಖಾರ, "ಕಾರೈ' ನೋ. 

ಖಾರ, (ನಾ). (ಗುಜರಾತದಲ್ಲಿ ತಯಾರಾಗುವ) ಒಂದು ಬಗೆಯ 
ಕೆಂಬಣ್ಣದ ಉರುಟು ಬಟ್ಟಿ. "ಖಾರಬಟ್ಟಿ? ಪರಾ. 

[+ ಪಾರ. ಜಂ ಖಾರಾ; ಮ ಖಾರವಾ] 
ಖಾರೆಗೆಣಸು "ಕಾರಗೆಣಸು' ನೋ. 
ಖಾರದಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಕಾಸಿಹುಲ್ಲು, ; 


ಎ೩೩ ೭ 


ಖಳಲಸಾತು 


| ಖಾರದಾಣಿ "ಕಾರದಾಣಿ' ನೋ. 


ಖಾರಬಟ್ಟೆ (ನಾ). -ಖಾರ್ಯ: ಅನನ ಆ ಕೃಶವಾದೆ ಶರೀರಕ್ಕೆ ಖಾರ 
ಬಟ್ಟಿ ಗಳ ಆವರಣ ಬೇರೆ (ಹಾಡುಹು. ೮). [ಖಾರ್ಮ + ಬಟ್ಟಿ] 

ಖಾರಬೇಳೆ (ನಾ). (ಉಕ). ಒಂದು ವ್ಯಂಜನ ಪದಾರ್ಥ; ಉಪ್ಪು 
ಕಾರ ಸಹಿತವಾದ, ಬೆಂದ ತೊಗರಿಬೇಳೆ; ಇಂದಿನ ಊಟದಲ್ಲಿ 
ಸಾರಿಸೊಂದಿಗೆ ಖಾರಬೀಳೆ ಇದ್ದಿತು (ರೂಢಿ). 

[ಖಾರ (ಆ ಕಾರ್ಯ) * ಬೇಳೆ) 

| ಖಾರವಿ (ನಾ). (ಉಕ). = ಖಾರ್ಕ: ಸಮರ್ಥ ರಾಮದಾಸರು 

ಖಾರನಿ ಬಟ್ಟಿ ಹಾಕಿಕೊಳ್ಳು ತಿ ತ್ತಿದ್ದರು (ಕೂಢಿ). 
ಹತ್ರ ಮರಾ. ಖಾರವೀ] 

ಖಾರವುರ (ನಾ). ಒಂದು ಊರಿನ ಹೆಸರು: ಕಡೆಕೊಳಂ ಖಾರವುರಂ 

ಪಯ್ದಗೆಯ ಮುಕ್ಕೂಡಲ್‌ (ಮೈಆರಿ. ೧೯೩೪, ೩೮-೬ ; 11ನೆಯ ಶತ). 
(3) 

ಖಾರಿ, "ಕಾರ್ಕಿ' ನೋ. 

ಖಾರ್ಮಿ (ನಾ). ಹದಿನಾರು ದ್ರೋಣ (ಅಥವಾ ಕೊಳಗ)ಗಳ ಒಂದು 
ಅಳತೆ; ಒಂದು ಖಂಡುಗ: *ಖಾರೀ-೧ ಖಂಡುಗದ ಹೆಸರು” 
(ಸಿದ್ಧಾಂತಿ. ೨೫೯). (ಸಂ, ಖಾರೀ) 

ಖಾರಿಗೆ ಕಾರಿಗೆ? ನೋ. 

ಖಾರೀಕ "ಕಾರಿಕ್ಕ' ನೋ. 

ಖಾರೀವಾಪ (ನಾ). ಒಂದು ಖಾರಿಯಷ್ಟು ಬೀಜ ಬಿತ್ತಿದ ಭೂಮಿ; 
ಒಂದು ಖಂಡುಗ ಬೀಜವರಿ ಭೂಮಿ . [Xಂ.] 

ಖಾರ್ವ (ನಾ). “ಕುದುರೆ ವ್ಯಾಪಾರಿ (?) (ನನ್ನೂರು. ಕೋಶ): 
ಗೌಡರು... ಕುದುರಿ ಖಾರ್ವನಿಗೆ ಒಂದು ಕುದುರೆ ಇನಾಂ 
ಕೊಟ್ಟದ್ದರು (ನನ್ನೂರು. ೩೦೨). (1?) 

ಖಾಲಸಾ, ಖಾಲಸಾತ,, ಖಾಲಸಾತಿ, ಖಾಲಸಾತು, ಖಾಲಿಸಾತ 
(ನಾ). ೧. ಸ್ಟಾ ಶಧೀನಪಡಿಸಿಕೊಳ್ಳು ವಿಕೆ; ಸಂಸ್ಥಾ ನಿಕರಿಂದ 
ರಾಜ್ಯದ ಅಧಿಕಾರವನ್ನು ಕಿತ್ತುಕೊಳ್ಳು ಕೆ: ಚಿಂಚಲಿಯ ಸಂಸ್ಥಾನಿ 
ಕನು ಸಂತತಿಯಿಲ್ಲದೆ ಸತ್ತದ್ಧರಿಂದ ರಡ ಪರಗಣೆಯು ಖಾಲಸಾ 
ಆಯಿತು (ಕಭಾಗೆ, ೩೬೩); ಸಾತಾಕೆಯೆ ರಾಜ್ಯವು ಖಾಲಸಾ ಆದ ಕಾಲ 
ದಲ್ಲಿ ವಿಜಾಪುರವು ಇಂಗ್ಲಿಷರ ಕಡೆಗೆ ಬಂದಿತು (ವಿವರ್ಣ, ೧೧) ; ಅವರ 
ಆಧಿಕಾರಕ್ಕೊಳಪಟ್ಟ ಎಂಬತ್ತೆಂಟು ಹಳ್ಳಿಗಳನ್ನು ` ಖಾಲಸಾಮಾಡಿ 
ಇದೊಂದೇ ಗ್ರಾಮವನ್ನು ಉಳಿಸಿದರು (ಗ್ರಾಮಾಯ. ೩). 
ಖಾಲಸಾತ: ಕೆಲವು ರಾಜ್ಯಗಳ್ನನ್ನು  ಖಾಲಸಾತ ಮಾಡಿದನು 
(ಓಂದುಇ. ೩೦೧). ಪಿ, ಸರಕಾರವೇ ವಹಿವಾಟು ಮಾಡುತ್ತಿರುವ 
ಭೂಮಿ ಅಥವಾ ಗ್ರಾಮ: ಖಾಲಸಾತ... ಜೋಡಿ ಖಾಲಸಾತ 
ಭೂಮಿ (ಬೊಂಕಶಾ. ೧೯೩೪, ರಾಣಿಬೆ. ಆ೨-೬; ?). ಖಾಲಸಾತಿ: 
೧. ಸನ್‌ ೧೯೬೯ರಲ್ಲಿ . ಅಥಣಿಯು ಖಾಲಸಾತಿಗೆ ಬಂತು 
(ಚಿಳವ. ೬೭). ಖಾಲಸಾತು: ೧. ಆಯರ್ಲಂಡದಲ್ಲಿ ವಸಾಹತು 
ಮಾಡಿದಂಥ ಇಂಗ್ಲಿಷ ಜನರ ಭೂಮಿಗಳನ್ನೆಲ್ಲ ಖಾಲಸಾತು ಮಾಡಿರುತ್ತ 
ದೆಂದು ಪ್ರಸಿದ್ಧ ಮಾಡಿದರು (ಇಂಗ್ಲಂಡ. ೧೮೩). ಹಾಲಿಸಾತ: ನಿಮ್ಮ 
ವತನನನ್ನು ಖಾಲಿಸಾತ ಮಾಡಿಸಿ ಬಿಡುತ್ತೀನೆಂಬುದನ್ನು ಲಕ್ಷ್ಮವಿಡಿ 
(ಹಬ್ಬಿ ಬ. i. 

[«- ಪಾರ. ಮರಾ. ಖಾಲಸಾ, ಖಾಲಿಸಾ; ಹಿಂ. ಖಾಲಸಾ] 
ಖಾಲಸಾತ "ಖಾಲಸಾ' ಕೋ. 


ಕಾಮಾಂಚಹುಲ್ಲು, ಅಂಚಿಹುಲ್ಲು, ಖಾರದಹುಲ್ಲು (ಮೈಔಗಿ. ೨೭-೫೧೨). | 4 | ಖಾಲಸಾತಿ "ಖಾಲಸಾ? ನೋ. 


[ಖಾರ್ಯ 1 ಹುಲ್ಲು (ಆ ಫುಲ್‌)] 


ಖಾಲಸಾತು "ಖಾಲಸಾ' ನೋ. 


ಖಾಲಿ 


ಖಾಲಿ (ನಾ). ೧. ಬರಿದಾದುದು; ತೆರವಾದುದು : ಹೇರಳ ರಸ್ತು 
ಮುಸ್ತ್ರೈೈದೆ ಇರುವಂಥಾದ್ದು ಖಾಲಿ ಆದೀತು (ರಾಜೇಂದ್ರ. ೭೮); 
ಎದುರಿನ ಮನೆಯ ಕಿಟಕಿ ಖಾಲಿಯಾಗಿತ್ತು (ಭ್ರಮಾನ. ೧); ಖಾಲಿಯ 
ಹೊಟ್ಟಿ ಯೊಳುರಿಯೆದ್ದ ವೇಳೆಗೆ ಹೊಗೆ ಮುತ್ತಿಕೊಳುವುದು ತೆಗೆ 
(ಇಂಚಾಪ. ೨೨೧-೯೧); ಇನ್ನೂರು ಚೀಲಗಳು ಹಿಡಿಯುವನ್ಟು ಸ್ಥಳ ಖಾಲಿ 
ಉಳಿಯುತ್ತದೆ (ಮುಂಬವ್ಯಾ. ೪). (ಗು). ೨. ಕೆಲಸಕ್ಕೆ ಬಾರದ ; 
ನಿರರ್ಥಕವಾದ; ಹುರುಳಿಲ್ಲದ: ನಮ್ಮ ಹತ್ತಿರೆ ಖಾಲಿ ರೋಪ್‌ 
ಹಾಕೋಹಾಗಲ್ಲ (ರಾಗಿಣಿ. ೩೭). 

ಖಾಲಿಮಾಡು - ಬರಿದುಮಾಡು ; ತೆರವುಮಾಡು : ಹೇರಿಕೊಂಡು 
ಹೋದ ಸಾಮಾನುಗಳನ್ನು ಮೆಕ್ಕಾದಲ್ಲಿ ಖಾಲಿಮಾಡಿ ... ಹಿಂದಿರುಗು 
ತ್ತಿತ್ತು (ಸ್ರವಾಇ. 11, ೨೨೯); ನೀವು ಈಗಲೆ ಮನೆ ಖಾಲಿಮಾಡಬೇಕು 
(ಕೊನೆಭೇ. ೧೯೬) ; ಜನ ಊರನ್ನು ಖಾಲಿಮಾಡಿ ಹೊರಗಡೆ 
ಗುಡಿಸಿಲುಗಳನ್ನು ಹಾಕಿಕೊಂಡಿದ್ದರು (ರಂಗಕ. ೧೨೯). 
ಖಾಲಿಯಾಗು - ೧. ಬರಿದಾಗು : ಅದು ಪೂರ್ಣ ಖರ್ಚಾಗಿ ಪಾತ್ರೆ 
ಖಾಲಿಯಾಗುವ ಮೊದಲೇ ಬೇರೆ ಕೊಂಡುಕೊಳ್ಳುವುದು ಒಳ್ಳೆಯದು 
(ಅಡುಸೌ. ೫೨). ೨. ಸಾಯು; ತೀರಿಕೊಳ್ಳು: ನಾಲ್ಕಾರು ಆಳು 
ಖಾಲಿಯಾಗುತ್ತಾರೆ (ಬಿಸ್ತಿಕ. ೬). 
[+ ಅರ. ಪಾರ. ಹಿಂ. ಮರಾ, ಖಾಲೀ] 

ಖಾಲಿಸಾತೆ "ಖಾಲಸಾ ನೋ. 

ಖಾವಂದ, ಕಾವಂದ, ಖಾವಿಂದ್‌, ಖಾವಿಂದ (ನಾ). ಒಡೆಯ; 
ಸ್ವಾಮಿ; ಪ್ರಭು; ಯಜಮಾನ: ಖಾವಂಡರೊರೆದುದ ಸೇವಕರೆಸ 
ಗುವ ಭಾವವು ಜಗದಿ ಸ್ವಾಭಾವಿಕವಾಗಿದೆ (ರಾವಣೋ. ೨೩) ; ಅಪ್ಪಣೆ 
ಕೇಳಿಕೊಂಡು ನಮ್ಮ ಖಾವಂದರ ಬಳಿಗೆ ಹೋದೆವು (ರಾಜೇಂದ್ರ. ೩೪); 
ಖಾವಂದರವರು , . . ಚಿಕ್ಕಯ್ಯನಿಗೆ ನಿರೂಪವನ್ನು ಆಪ್ಪಣೆಕೊಡಿಸಿದರು 
(ಮಹಾವಂ. 11, ೪); ಸನ್ನಿಧಾನದಲ್ಲಿ ಹೇಳಲು ಭಯವಾಗುತ್ತದೆ... 
ಖಾವಂದರು ಕ್ಷಮಿಸಬೇಕು (ಶ್ರೀರಾಯ. ೨೪೪); ಖಾವಂದರವರು ... 
ಉಪಕಾರ ಮಾಡಬೇಕಾಗಿ ನಮ್ರ ವಿನಂತಿ (ಜನಜೀ. ೫೭). ಕಾವಂದ : 
ಅನರಿಬರು ಬೂಮಿಗೆ ಕಾವಂದರಾದವರ. ಕರೆಸಿ (ಎಕ. ೫1, ಮೊಳಕಾ. 
೨೫-೯೦; 1685). ಖಾವಿಂದ್‌ : ನಾನು ಅಂಥ ಬೇಕೂಫನೇ 
ಖಾವಿಂದ್‌ ? (ಕೆಲನೆ. ೨೧೧). ಖಾನಿಂದ : ಖಾವಿಂದ ! ನಿಮ್ಮ ಅಜ್ಜಿ 
ಯೆಂದರೆ... . ದೇವಾಜ್ಞೆಗಿಂತಲೂ ಅಧಿಕವಾದದ್ದು (ಸ್ಕೂಲಮಿ. ೨೦). 

[+ ಪಾರ. ಹಿಂ. ಖಾವಂದ್‌ ; ಮರಾ. ಖಾವಂದೆ, ಖಾವಿಂದ] 

ಖಾವಿಂದ್‌ "ಖಾವಂದ' ನೋ. 

ಖಾನಿಂದ "ಖಾವಂದ' ನೋ: 

ಖಾವು (ನಾ), ಸಿಹಿಯಾದ ತಿಂಡಿ; ಮಿಠಾಯಿ: ಇಲ್ಲಿ ಬಾಪ್ಪಾ! 
ನಿನಗ ಖಾವು ಕೊಡುತೇನಿ (ಸಮಜೀ. ೬೨೮). [+ ಮರಾ. ಖಾಊ) 

ಖಾವುಳ (ನಾ). [ಸಂಗೀತ] ನಾಲ್ಕು ಧ್ವನಿಭೇದಗಳಲ್ಲಿ `ಒಂದು ; 
ಗೀತಧ್ಹೈನಿ: ತಾಳಂ ಮೇಳಂ ಮೇಳವಮಾಗೆ ಖಾವುಳ ಬೊಂಬಳ 
ನಾರಾಟ ಮಿಶ್ರಮೆಂಬ ನಾಲ್ಕುಂ ಧ್ವನಿಯ ಭೇದಮನಟಾದು (ಶಾಂತೀಶ್ವ. 

ಇಪ್ಪತ್ತೆರಡು ಶ್ರುತಿಗಳು ನೆಗಳುತಿರೆ ನಾರಾಟ 
ಖಾ[ಪಾಕಾಂ. ಕಾ]ವುಳನೆಂಬ ದನಿಗೂಡಿ (ಬಸಪು. ೧೯-೧೦). *ಕಾವಳ್ಳ? 
ಪರಾ. (ಸಂ. ಕಾಹಲ] 

ಖಾಸ್‌ "ಖಾಸಾ? ನೋ. 

ಖಾಸ್‌ ಕಛೇರಿ (ನಾ). ಹುಜೂರು ಕಚೇರಿ; ಮುಖ್ಯ ಕಾರ್ಯಾ 
ಲಯ: ದೇವನೂರು ಗ್ರಾಮದ ಜೀವರಾಜೈಯ್ಯನಿಗೆ ಖಾಸ್‌ 
ಕಛೇರಿಯಿಂದ ದೇವನೂರು ಗ್ರಾಮದ. ಕಂದಾಯದ ವಿಚಾರ 


೧೬-೬೭ ವ); 


ESE 
SES 


ರ 


೨೩೩೮ 


5 


30 


45 


ಖಾಸಗಿಭಂಡಾರ 


| ತೀರ್ಮಾನವಾಗ ಬೇಕಾದ್ದರಿಂದ... ಖಾಸ್‌'ಕಛೇರಿ ಮುಂದೆಹಾಜ 
| ರಾಗಬೇಕು. (ಚೆಂಗಾಳ್ವ. ೩೦೬). [ಖಾಸ್‌ (ಆ ಖಾಸಾ) * ಕಛೇರಿ] 
| ಖಾಸ್‌ತಬೇಲೆ "ಖಾಸಾತಬೇಲಿ” ನೋ. 
| ಖಾಸ್ಕ (ನಾ). ಕೆಮ್ಮು; ಕೆಮ್ಮಲು : ಚಿತ್ರಕ... . ತ್ರಿಫಲೆಯಿಂತಿವ 
ನೆಲ್ಲವನರೆದೇಕತ್ರಯಮಂ ಕುಡೆ ಹಯ ಖಾಸತ್ರಯಮಂ ತಿಡಿಸುಗೆಂದ 
ನಭಿನವಚಂದ್ರಂ (ಅಶ್ವಶಾ. ೭-೩೯), [ಆ ಸಂ. ಕಾಸ] 
ಖಾಸ್ಕ "ಖಾಸಾ? ನೋ. 
ಖಾಸಕುದುರೆ (ನಾ). ರಾಜನ ಕುದುರೆ; ಅರಸನ ಸ್ವಂತ ಕುದುರೆ : 
ಪಶ್ಚಿಮ ಭಾಗ ಖಾಸ ಕುದುರೆಲಾಯಕ್ಕೆ ಬಲದ ಪಾರ್ಶ್ವದಲ್ಲಿ 
(ಎಕ. 11, ಮೈಸೂರು. ೧-೬; 1822) ; ಚಿಗಿದು ಕುಣಿಯುವ ಖಾಸ 
ಕುದುರೆಗಳು ಸಿಂಗರಿಸಿ ಪಂಜಕ್ತಿಗೊಂಡಿರೆಲಿ ಮುಂದೆ (ಕೃಷ್ಣವಿ. ೩-೧೧). 
[ಖಾಸ್ಕ (- ಖಾಸಾ) + ಕುದುರೆ] 
ಖಾಸಗತೆ, ಖಾಸಗತಿ (ಗು). ಸ್ವಂತದ; ಖಾಸಗಿಯಾದ: ನಮ್ಮದ 
ಖಾಸಗತ ಜಮೀನ ಆಗಿದ್ದರೆ ಹೊಂಡತಿದ್ದಿವಿ: (ಗ್ರಾಮಾಯ. ೪೯೮). 
ಖಾಸಗತಿ: “ಖಾಸ ಖಾಸಗಶಿ? (ಜಾನಕೋ. 9೩). 
[೯೪ ಮರಾ. ಖಾಸಗತ] 
ಖಾಸಗತಿ "ಖಾಸಗತ' ನೋ. 
ಖಾಸಗಿ, ಕಾಸಗ್ಗಿ: (ಗು). ೧. ಸ್ವಂತದ; ಸ್ವಕೀಯವಾದ; 
ವೈಯಕ್ತಿಕವಾದ: ಮಾಲತಿ .". . ಸದಾಶಿವಂರವರ ಖಾಸಗೀ 
ಕೋಣೆಯೊಳಗೆ ಹೊಕ್ಕಳು (ಪತಿ. ೫೬); ಭಾವನ ಖಾಸಗೀ ಜೀವನದ 
ಕುರಿತಾದ . ಟೀಕೆ , . , ಅವರೆ ಮಗನ ಇದಿರಿಗೆ ಬರಬಾರದು 
(ವಾತ್ಸಲ್ಯ. ೧೫೦). ೨. ಸರಕಾರದ ಅಧಿಕಾರಕ್ಕೆ ಸೇರದ; ವೈಯಕ್ತಿಕ 
ವಾದ, ಒಡೆತನವನ್ನುಳ್ಳ:: ಖಾಸಗೀ ಬಸ್ಸುಗಳೇ ಓಡಾಡುತ್ತಿದ್ದವು 
(ನಾ ಪೋಲೀ. ೧೦೨) ಕೌಲ್ವರನ ವಿದ್ಯಾಭ್ಯಾಸವೆಲ್ಲ ಹೆಚ್ಚಾಗಿ ಖಾಸಗೀ 
ಶಾಲೆಗಳಲ್ಲೇ ಮುಗಿಯಿತು (ಸಸ್ಯಕ. ೩೪). ಕಾಸಗಿ : (8). 
ಖಾಸಗಿಯಾಗಿ ಜ ವೈಯಕ್ತಿಕವಾಗಿ; ಸ್ವಂತ ಹೊಣೆಗಾರಿಕೆ 
ಯಿಂದ: ಇತರ ವಿಧದಲ್ಲಿ ಖಾಸಗಿಯಾಗಿ ಪರಭಾರೆ ಮಾಡುವುದು 
ಖಾಸಗಿಶಿಕ್ಷಣ ಮನೆಗಳಲ್ಲಿ ಮಕ್ಕಳಿಗೆ 
ಪ್ರತ್ಯೇಕವಾಗಿ ಹೇಳಿಕೊಡುವ ಪಾಠ: ಒಬ್ಬೊಬ್ಬರನ್ನೇ ರಹಸ್ಯವಾಗಿ 
ಕರೆದು ತಮ್ಮ ಮನೆಗೆ ಖಾಸಗಿ ಶಿಕ್ಚಣ ಪಡೆಯಲು ಬಂದು ಉದ್ದಾರ 
ವಾಗಬೇಕೆಂದು ಹೇಳುತ್ತಿದ್ದರೆ (ರಂಗರೋ.೫೧). ಖಾಸಗಿ ಶಿಕ್ಷಣ ಸಂಸ್ಥೆವ 
ಸರಕಾರಕ್ಕೆ ಸೇರದ ಶಿಕ್ಷಣ ಸಂಸ್ಥೆ: ಈಗೀಗ ಖಾಸಗಿ ಶಿಕ್ಷಣ 
ಸಂಸ್ಥೆಗಳಿಗೆ ಹೆಚ್ಚು ಮನ್ನಣೆ ದೊರಕಿದೆ (ರೂಢಿ). 
[+ ಆರ. ಹಿಂ. ಮರಾ. ಖಾಸಗೀ] 
ಖಾಸಗಿಸ್ಲೇತ್ರ (ನಾ). ಸರಕಾರದ್ದಲ್ಲದ ಕ್ಷೇತ್ರ; ವೈಯಕ್ತಿಕ ಒಡೆತನ 
ವನ್ನುಳ್ಳ ಕ್ಷೇತ್ರ: (private sector. ಪತ್ರಿ). [ಖಾಸಗಿ * ಕ್ಷೇತ್ರ] 
ಖಾಸಗಿಖಜಾನೆದಾರ (ನಾ). ಅರಸನ ಸ್ವಂತ ಭಂಡಾರದ 
ಅಧಿಕಾರಿ: ನವಾಬನ ಖಾಸಗೀ ಖಜಾನೆದಾರ ಪದವಿಯ, ರಾಯರಿಗೆ 
ಪ್ರಾಪ್ತವಾಯಿತು (ಕಭವಿ. 1೫, ೯೧). [ಖಾಸಗಿ * ಖಜಾನೆದಾರ] 
ಖಾಸಗಿಪತ್ರ (ನಾ). ವೈಯಕ್ತಿಕವಾದ ಕಾಗದಪತ್ರ ; ಸರಕಾರಿ 
ಅಥವಾ ಸಾರ್ವಜನಿಕವಲ್ಲದ ಕಾಗದಪತ್ರೆ : (Private document. 
ಪಾರಿಸಿ). [ಖಾಸಗಿ * ಪತ್ರ] 
ಖಾಸಗಿಭಂಡಾರ (ನಾ). ಸ್ವಂತದ "ಖಜಾನೆ; ವೈಯಕ್ತಿಕವಾದ 
ಬೊಕ್ಕಸ: ಮಹಾರಾಜರು ತಮ್ಮ ಖಾಸಗೀಭಂಡಾರದಲ್ಲಿನ ರತ್ನ 
-ದೊಡವೆಗಳನ್ನು ಮಾರಿಬಿಡಲು ನಿರ್ಧರಿಸಿರುವುದು ಅತ್ಕಂತ ಸ್ತುತ್ಯ 
ವಾದುದು (ರತ್ನಗೋ. ೬). [ಪಾಸಗಿ + ಭಂಡಾರ) 


(ಗ್ರಾಮಾಕ. ೩೭). 


ಖಾಸಗಿಲೆಕ್ಕ ೨೭೩೯ ಖಾಸಾಮೊಹರು 


೪. ಸ್ಪಷ್ಟ; ಖಚಿತ; ನಿಶ್ಚಿತ: ಸಪ್ಪಳ ಆಗದೇ ಹೋಡ ಪಕ್ಸದಲ್ಲಿ 
ಆ ಮಾಲು ಹಳೆದೆಂದು ಖಾಸ pA ( ಮುಂಬವ್ಯಾ. ೪೧). 
| [+ ಹಿಂ. ಮರಾ. ಖಾಸಾ; ಅರ. ಖಾಸ್‌) 
| ಖಾಸಾಕೋಣೆ (ನಾ). ಸ್ವಂತದ ಉಪಯೋಗಕ್ಕೆ ಮೀಸಲಾದ . 


ಖಾಸಗಿಲೆಕ್ಕ (ನಾ). ವೈಯಕ್ತಿಕವಾದ ಲೆಕ್ಕ; ಸ್ವಂತ ಲೆಕ್ಕ: | 
ಒಬ್ಬ ದೇಶಸ್ಥ ಬ್ರಾಹ್ಮಣನನ್ನು ಇರಿಸಿಕೊಂಡರೆ ಗರಗ ತ್ರಗಳಿಗೂ| 
ಖಾಸೆಗಿಲೆಕ್ಕಕ್ಕ ಅವನು ಸಾಕು (ಮುಸುಗ. ೩೫). [ಖಾಸಗಿ * ಲೆಕ್ಕ 4) 
ಖಾಸಟ "ಕಾಸಟ' ನೋ. 


ಖಾಸತಬೇಲಿ "ಖಾಸಾತಬೇಲಿ' ನೋ. :5| ಕೋಣೆ; ಒಳಕೋಣೆ: ಅವನ ಖಾಸಾ ಕೋಣೆಗೆ ಕರೆದುಕೊಂಡು 
ಖಾಸಶೈನಾತಿ (ನಾ). ಸ್ವಂತದ ಸೇವೆ, ಚಾಕರಿ: ಇವಳನ್ನು ನಡೆದಳು (ದೀಪಹ. 11, ೧೬೪); ಸಣ್ಣ ಒಳಕೋಣೆ, , ಖಾಸಾಕೋಣೆ 
ಬಾದಶಹ ಬೇಗಮಳು ತನ್ನ ಖಾಸತೈನಾತಿಗೆಂದು ಕರೆಸಿಕೊಂಡಳು | (cabinet, ಇoಕ)). [ಖಾಸಾ * ಕೋಣಿ] 

(ಹಂಸಾ. ೧೩೨). [ಖಾಸ್ಕ (ಆ ಖಾಸಾ) + ತೈನಾತಿ] ' ಖಾಸಾತಬೇಲಿ, ಖಾಸ್‌ತಬೇಲೆ, ಖಾಸತಬೇಲಿ (ನಾ). ೧. ಅರಸನ 
ಖಾಸೆಸಾಗೆ "ಖಾಸಾಪಾಗ ನೋ. | ಸ್ವಂತ ಕುದುರೆಲಾಯ ; ಖಾಸಗಿ ಅಶ್ವಶಾಲೆ. ೨. ರಾಜನ ಖಾಸಗಿ 
ಖಾಸಬಂಗ್ಲೆ (ನಾ). (ಅರಸನ) ಸ್ವಂತ ಬಂಗಲೆ; ಖಾಸಗಿ 10| ಕುದುರೆಸವಾರರು, --ಅಶ್ವದಳ: ಎಡಭರ್ಜಿ, ಬಲಭರ್ಜಿಜನ, 

ಉಪಯೋಗಕ್ಕಾಗಿ ಇರುವ ಮಹಲು. FP ಮೈಸೂರಿನಲ್ಲಿರುವ ಖಾಸಾತಬೇಲಿಜನ . , , ಸೇರಿಸಿಕೊಂಡು ನಿಂತರು (ಚಿತ್ರ ಪಾ- ೬೩). 

ಮೃಗಾಲಯಕ್ಕೆ ಈ ಹೆಸರು ಇದೆ: ಛಾಯಂ ವಾಸಿಪ ಮಂದಿರಕ್ಕೆ ಖಾಸ್‌ತಬೇಲೆ: ೨. ಮಲ್ಲೇಶ್ವರ ದೇವಸ್ಥಾನಕ್ಕೆ ಖಾಸ್‌ತಬೇಲೆ 

ಸ ಆಯುರ್ಕೈೇಂ ಗಡ ಖಾಸಬಂಗ್ಲೆ ಯೆನುವೋಲ್‌ ತೋರ್ಕ್ಕುಂ ಜಗ ಗುರಿಕಾರಂಟ್ರಿ ಸುಬ್ಬಂಣನಿಂದ ವಸ್ಪಿಶಿದ ನಿಲುವಿನ ಸೇವಾರ್ಥ 

ನ್ಯೋಹನಂ (ಮೈಸೂಮೆ. ೩-೭೩). [ಖಾಸ್ಯ*- ಬಂಗ್ಲೆ (ಆ. ಬಂಗಲೆ)] (ಎಕ. ೫೪, ಚಾಮರಾ. ೨೨೧-೨ ; 1868). ಖಾಸತಬೇಲಿ: ೧. ನಮ್ಮ 
ಖಾಸಬೊಕ್ಕಸ "ಖಾಸಾಬೊಕ್ಕಸ? ನೋ. 15, ಖಾಸತಬೇಲಿಯಲ್ಲಿ ಮೇಲುವಿಚಾರಣೆ ಮಾಡಿಕೊಂಡು ಅವನ ಸಂಬಳ 


ಖಾಸಮೊಹರು "ಖಾಸಾಮೊಹರು' ನೋ. ವನ್ನು ತೆಗೆದುಕೊಳ್ಳುತ್ತಾ ಇರಲಿ (ಮಾಮರಾ. ೧೮). ಪಿ. ಹೈದರೆಲ್ಲೀ 
ಖಾಸೆರೋಗೆ (ನಾ). ಕೆಮ್ಮಲು ರೋಗ; ಗೂರಲು: ಆಜೀರ್ಣಜ್ವರ, ಖಾನರು ಸವಾರರನ್ನು ಖಾಸತಬೇಲಿಯೆಂತಲೂ ಸಿಲೆದಾರೆರೆಂತಲಊ ಎರಡು 
ಖಾಸರೋಗ ಮುಂತಾದ ರೋಗಗಳಿಂದ ಕೂಡಿದವರು ದಂತಧಾವನಕ್ಕೆ ತಂಡವಾಗಿ ಮಾಡಿದರು (ಮಹಾವಂ. 11, ೧೬). 
ಆನರ್ಹರೆಂದರಿವುದು (ಸಕವೈ. ೨೯). [ಖಾಸ್ಕ * ರೋಗ] [ಖಾಸಾ + ತಬೇಲಿ] 
ಖಾಸವ್ಯಾಧಿ (ನಾ). - ಖಾಸರೋಗ: ದೋಷ ದುರ್ಗುಣವೆಂಬ 20 ಖಾಸಾಪಾಗ, ಖಾಸಪಾಗೆ (ನಾ). - ಖಾಸಾತಬೇಲಿ: ಹಜಾಮರು 
ದುರಿತ RA ತ್ರಿಪ್ಪುವು ನೋಡಾ. ಸಕಲ ಕರಣಂಗಳೆಂಬ ಖಾಸ | ತಿಂಗಳಿಗೆ ಒಂದುಸಾರಿ ಸರದೀಮೇರೆ . . . ಖಾಸಾಪಾಗದ ಕುದುರೆಗಳ 
ವ್ಯಾಧಿ ಹಿಡಿದು ಕಳವಳಿಸುತ್ತಿಪ್ಪರು ನೋಡಾ: (ಸಿದ್ಧೇವ. ೩೬೧). ಮೈಕೂದಲನ್ನೂ ಅಯಾಲನ್ನೂ ಕತ್ತರಿಸಬೇಕು (ಚಿತ್ರ ಪಾ. ೪೯). 
[ಖಾಸ್ಕ * ವ್ಯಾಧಿ) ಖಾಸಪಾಗೆ: ಬಾದಶಹನ ಖಾಸಪಾಗೆಯೊಳಗಿನ ಕೆಲವು ಉತ್ತಮ 
ಖಾಸಸವಾರಿ "ಖಾಸಾಸ್ವಾರಿ? ನೋ. *ಕುದುರೆಗಳನ್ನು . . . ಹಿಡಕೊಂಡು ಹೋದರು (ಸತ್ವಸಾ. ೪೪). 
ಖಾಸಾ, ಕಾಸ್ಟ ಕಾಸಾ, ಖಾಸ್‌, ಖಾಸ್ಮ (ಗು). ೧. ತನ್ನದೇ ಆದ ; |ಚ [ಖಾಸಾ - ಪಾಗ] 
ಸ್ವಂತ; ಸ್ವಕೀಯವಾದ; ಖುದ್ದು: ಖಾಸಾ ಮತ್ತುತ್ರಿಯಿಂದಾ ಕೈಕಸೆ ಖಾಸಾಜಾರು (ನಾ). ರಾಜನ ಅಂಗರಕ್ಷಕ ಪಡೆ, ದಳ: ಎಕ್ಕಂಡೆ 
ಪೋಗಿ (ರಾವಣೋ. ೧೩); ಭಗವಂತನ ಸೃಷ್ಟಿಯಲ್ಲಿನ ಉತ್ತಮ ವಸ್ತು ಸಿಪಾಯಿ, ಜೀರಾಯಿತು ಜನ, ಖಾಸಾಬಾರು ಕಂದಾಚಾರ ವಗ್ಗ ರೆ 


ಗಳು . . . ಕೆಲವುಮಾತ್ರರ ಖಾಸಾ ಭೋಗಕ್ಕಾಗಿ ಇವು ಮೀಸಲಿಲ್ಲ ಜನರಿಗೆ ಸೇರಿಸಿಕೊಂಡು ನಿಂತರು (ಚಿತ್ರಪಾ. ೬೪). 

(ಭಾರದ. ೭); ನೀನು ನನ್ನ ಖಾಸಾ ಅಕ್ಕನ ಮಗ (ಬದುಜ. ೩೪). [4 ಮರಾ. ಖಾಸಬಾರ ಗೀರ್‌) 

೨. (ಅರಸನ) ಖಾಸಗಿ ಅಧಿಕಾರಕ್ಕೆ ಒಳಪಟ್ಟ; (ರಾಜನ) | ಖಾಸಾಬೇಗಂ (ನಾ). ನವಾಬನ ಪತ್ನಿ, -ರಾಣಿ, -ಪಟ್ಟಿಮಹಿಸಿ : 
ವೈಯಕ್ಕಿಕ ವ್ಯವಹಾರಕ್ಕೆ ಸಂಬಂಧಿಸಿದ: ಬರದತತ ಖಾಸಾ ಕುಮಾರ ಸೆಲೀಮನು ನಿನ್ನನ್ನು ವಿವಾಹ ಮಾಡಿಕೊಂಡು ಖಾಸಾಬೇಗೆ 
ರಹಸ್ಯದ ಶಂಭೈಯ (ಎಕ. 1, ೧೩-೩೦; 1796) ; ಟೀಪೂಸುಲ್ತಾನರ ಮಾಗಿ ಮಾಡಿಕೊಳ್ಳುವನೆಂದು ಕೇಳಿದೆನು (ಕಪಾಕುಂ. ೭೫). 

ಆನ ಸಟ ಖಾಸಾ ಪಾಲ್ಕಿ (ರಾಚೇಂದ್ರ. ೨೮). *ಾಸ್ಕೆ: [ಖಾಸಾ + ಬೇಗಂ] 


೧. *ಕಾಸಜ ಸ್ವತಃ? (11 ೩೭). ಕಾಸಾ: ೧. *ಕಾಸಾಜ| |ಖಾಸಾಬೊಕ್ಕಸ, ಖಾಸಬೊಕ್ಕಸ (ನಾ). ರಾಜಭಂಡಾರ; ಹುಜೂರು 
ಸ್ವಕೀಯವುಂ, ಕಟಬಂಧವುಂ? (ಕಾಶಕೃ.೨೦೧); ಹುಜೂರು. ಕಾಸಾ|್ಟ್ಯಾ ಖಜಾನೆ : ಅವುಗಳನ್ನು ಖಾಸಾಬೊಕ್ಕ ಸಕ್ಕ ಕಳುಹಿಸಿ ಚಾ 


ದೊರೆಗಳ ಅಕ್ಚರದಲು ಬರಡು (ಎಕ. ೪1, ಕೊಪ್ಪ. ೪೮-೫೫ ; 1811). ಒಪ್ಪಿಸಿಕೊಳ್ಳುತ್ತಿದ್ದರು (ಒಡೆಕ. Wy ಖಾಸಬೊಳ್ಳಸ : ಶಷ್ಟಬ್ರ 
ಖಾಸ್‌ : ೧. ಖಾಸ್‌ ಮನೆಯ ಯಜಮಾನನನ್ನೇ ಮುಂದಿನ ಡಬ್ಬಿಗೆ Pie : ಖಾಸಬೊಕ್ಕ ಸದ" ಲಿಂಗಾಚಾರ್ರಿ ನ 
ದಬ್ಬಬಹುದಾಗಿತ್ತು (ದೀಪಹ. 11, ೨೨೯); ತಾನು ಖಾಸ್‌: ಹರಿಕಾರ (ಎಕ. ೫1೪, ಶ್ರೀರಂಗ. bE 1853) ; ಸಂನ್ನಿಧಿಗೆ ಹಜೂರ್ರು 
ನೆಂದೂ ಬಾಕಿಯವರಿಬ್ಬರು . . . ಕಛೇರಿಯ ಕೋಲುಕಾರರೆಂದೂ ಖಾಸಬೊಕ್ಕಸದ . . . ಸಿದ್ದಪ್ಪನ ಸೇವೆ(ಎಕ. ೫೪, ಹೊಳಿನ. ೪೧-೧; ?). 
(ಚೆಂಗಾಳ್ವ. ೩೧೬). ೩. ವಿಶೇಷವಾದ; ವಿಶಿಷ್ಟವಾದ: ಖಾಸ್‌ [ಖಾಸಾ + ಬೊಕ್ಕಸ] 

ಸವಲತ್ತೆಂದು ಶಾಲೆಯ ಹುಡುಗರಿಗೆ ಅರ್ಧಓಕೀಟನ ಆಟವಿಡುವರೆಂದು ಖಾಸಾಮೊಹರು, ಖಾಸಮೊಹೆರು (ನಾ). ರಾಜನ `ಸ್ವಂತ 
ಸುದ್ದಿಯಿತ್ತು (ಗೀಚುಗೆ. ೨೨). ಖಾಸ್ಕ : ೧, ಬೇಸರವ ಭಾವಿಸದೆ ಮೊಹರು, --ಮುದ್ರಿ : ಪಟ್ಟಿಯನ್ನು ಪಟ್ಟದ ಕತ್ತಿಯ ಒರೆಯೊಳಗೆ 
ಮನದೊಳು ಖಾಸ ರಚಿಸಿದಳೀ ಚರಿತೆಯನು (ಕರ್ಣಾಕ. -೪೩೨);. ಇರಿಸಿ ಖಾಸಾಮೊಹರು ಮಾಡಿಸಿ. . . ಕೊಂಡರು (ಚಾಮವಂ. ೪೦). 
.ತನ್ನ ಖಾಸ , ಕಮತದಲ್ಲಿಯ ಒಳ್ಳೇ ಆಗುಳ್ಳ ಭೂಮಿಯನ್ನು ಖಾಸಮೊಹರು : ಆ ಪಟ್ಟಿಯಂ . . . ಖಾಸಮೊಹರುಮಾಡಿಸಿ ಶ್ರೀ 


ಅವಳಿಗೆ . ಸಾಗಮಾಡಲು ಕೊಟ್ಟಿನು (ಬೆಳುಭಾ. ೧೭೧); ಖಾಸ |45 ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಇರಿಸುವಂತೆ ನಿಬಂಧನೆ 
ತಮ್ಮಂದಿರಿಗಿಂತ ಆತನು . .. ಕಡಿಮೆಯಾದವನಲ್ಲ (ಯಕ್ಷಪ್ರ. ೭೩). ಮಾಡಿ (ಮಹಾವಂ. 1, ೪೦). [ಖಾಸಾ * ಮೊಹರು] 


ಖಾಸಾನೋತೀಖಾಸೆ 


ಖಾಸಾಮೋತಶೀಖಾನೆ (ನಾ). ಅರಮನೆಯ ಸ್ವಂತ ಉಗ್ರಾಣ: 
ಭೋಜನಕ್ಕೆ ಬೇಕಾದ ಸಾಮಗ್ರಿಯನ್ನು ಖಾಸಾ ಮೋತೀಖಾನೆ ಎಂಬಸ್ವಂತ 
ಉಗ್ರಾಣದಿಂದ ಕೊಡುವ ಹಾಗೆ ನೇಮಿಸಿದನು (ಕಥಾಮಂ. 1೪, ೨). 

[ಖಾಸಾ + ನೋತೀಖಾನೆ] 

ಖಾಸಾಲವಾಜನೆ, ಖಾಸಾಲಪಾಜಿಮಾ (ನಾ). ಅರಮನೆಯ 
ಸ್ವಂತ ಉಗ್ರಾಣದಿಂದ ಸಾಮಾನುಗಳ ಸರಬರಾಜು: ವಿದ್ವಾಂ 
ಸರಿಗೆ... ೬೦ ಸೇರು ಅಕ್ಕಿ ಖಾಸಾಲನಾಜಮೆ ಅಪ್ಪಣೆಯಾಯಿತು 
(ನಾಕಲಾ. ೭). ಖಾಸಾಲವಾಜಿಮಾ : ಅರಮನೆಯಿಂದ ಖಾಸಾಲ 
ವಾಜಿಮಾ ಬರುತ್ತಿದ್ದುದರಿಂದ ದಾಸರ ಯೋಗಕ್ಷೇಮವು ಮಹಾರಾಣಿ 
ಯವರದಾಗಿತತ್ತಿ (ಕಛವಿ. 11, ೨೨೨). [ಖಾಸಾ * ಲವಾಜನೆ] 

ಖಾಸಾಲವಾಜಿಮಾ "ಖಾಸಾಲವಾಜಮೆ' ನೋ. 

ಖಾಸಾಸ್ಟಾರಿ, ಖಾಸಸವಾರಿ, ಖಾಸ್ಸವಾರಿ (ನಾ). ೧. (ಸರದಾರ 
ಅಥವಾ ದೊರೆ) ಪರಿವಾರ ಸಹಿತವಾಗಿ ಬರುವಿಕೆ: (8). 


೨. ಬೊರೆ; ಪ್ರಭು: (ಕಿ). ಖಾಸಸವಾರಿ: ೨. ನೀವೆಲ್ಲರೂ. , . | 


ಖಾಸಸವಾರಿಯ ಹಿಂದೆ ಬೇಟಿಗೆ ಹೊರಡಬೇಕು (ಪೇಟೀಮಾ. ೨). 
ಖಾಸ್ಸವಾರಿ: ೨. ಒಬ್ಬ ಜೋಡೀದಾರನು: ಬಹು ಆಟ್ಟಿಹಾಸದಿಂದ 
ತನ್ನ ಮನೆಯಲ್ಲಿ ಮದುವೆಮಾಡಿ ಖಾಸ್ಸವಾರಿಯು ಬಂದು ದಿವಸ 
ಅಲ್ಲಿಗೆ ಡೆಯಮಾಡಬೇಕೆಂದು ಕೇಳಿಕೊಂಡನು (ಮುಸುಗ. ೫೦). 
[ಖಾಸಾ + ಸ್ವಾರಿ) 

ಖಾಸ್ಸವಾರಿ "ಖಾಸಾಸ್ವಾರಿ? ನೋ. 

ಖಿಂಕೃತ (ನಾ). ಒಂದು ಅನುಕರಣ ಶಬ್ದ : *ಖಿಂಕೃತಂ [ಪಾಠಾಂ. 
ಬಿಂಕೃತಂ, ಭೀಂಕೃತಂ]) ಬಾಣದೊಳು . . . ವರ್ಶಿಸಿರ್ಕುಂ? 
(ಮಂಗರಾ. ೨೭-೬). 


ಖಿಜಮತಗಾರ (ನಾ).(ದೊಡ್ಡ ಮನುಷ್ಯರ ಸೇವೆಯಲ್ಲಿ) ಸಣ್ಣ ಪುಟ್ಟ | 
ಕೆಲಸಮಾಡಿಕೊಂಡಿರುವ ಆಳು; ಅಡಿಯಾಳು: ಚೋಪದಾರ |25 


ಮಹಲದಾರ ನಕೀಬ ಖಿಜಮತಗಾರೆ... 
(ಚಾಮವಂ. ೨೨೬). 
[+ ಪಾರ, ಹಿಂ. ಖಿದಮರ್ತಗಾರ್‌ ; ಮರಾ. ಖಿಜಮತಗಾರ್‌] 
ಖಿಜಮತಗಾರಿ (ನಾ). ಖಿಜಮತಗಾರನ ಕೆಲಸ; ದೊಡ್ಡವರ 
ಸೇವೆಯಲ್ಲಿ ಸಣ್ಣ ಪುಟ್ಟ ಕೆಲಸಮಾಡಿಕೊಂಡಿರುವಿಕೆ : (೪). 
[4- ಮರಾ. ಹಿಂ. ಖಿದಮತ್ಸಾರೀ; ಪಾರೆ. ಖಿದಮತಗಾರೀ) 
ಖಜಮತ್ತು (ನಾ). ಸೇವೆ; ಚಾಕರಿ; ಊಳಿಗ: ಆ ರಿಸಾಲೆ ಖಿಜಮತ್ತು 


ಇವರೇ ಮೊದಲಾದವರು 


ಶಾದಾಸಾಬರುಣ್ನೆರಿಗೆ ಮೊಕರೂರಾಗಿಯಿರುತ್ತಾ ಇದ್ದರು (ಹೈದರ. ೩೦). 


[+ ಓಂ. ಮರಾ. ಖಿಜಮತ್‌; ಪಾರೆ. ಖಿದಮತ್‌) 

ಖದ್ದಿಸೆ "ಕಿಜ್ಜೆಸೆ' ನೋ. 

ಖನ್ನ (ಗು). ೧. ನೊಂದ ; ವಿಷಾದ ಹೊಂದಿದ; ದುಃಖಿತ: ಇನ್ನು 
ಹೆಂಗಿದಕೇನು ಮಾಡುನೆನೆನ್ನದಾತ್ಮದೊಳಿನಿತು ಕೊಂಕದ ಖಿ[ಪಾಕಾಂ. 
ಭಿ]ನ್ನವಾಗದೆ ಗೊಡ್ಡನಾಗಳೆ ಹೋಗಿ ಹಿಡಿತಂದು (ಬಸಪು. ೪-೨೫) ; 
ಆ ಪನ್ನಗೇಶ್ವರೆಂ `ಧೃತರಾಷ್ಟ್ರನೆಂದ ಮಾತಿನ ಮೇಲೆ ಖಿನ್ನನಾಗಿ 
(ಜೈಮಿಭಾ. ೨೪-೨೫); ಅವನು ಎಲ್ಲವನ್ನೂ ಕೇಳಿ ತಿಳಿದು ಖಿನ್ನನಾದನು 
(ಬ.0 ಕಿಮ. ೧೯೩) ; ಅಲ್ಲಿಂದ ಹೊರಡುವಾಗ ಅವನ ಮನಸ್ಸು 
ಖನ್ನವಾಯಿತು (ಅಶೋಕ. 9೩); ನೀರು ಕೊಳೆಯನ್ನು ತೊಳೆದು 
ಖಿನ್ನವಾಗುವುದಿಲ್ಲ (ಕಲ್ಲೋಲ. ೧೦). ೨. ದಣಿದ; ಆಯಾಸಗೊಂಡ; 
ಬಳಲಿದ: (8). (ನಾ). ೩. ಖೇದ; ವಿಷಾದ: ಅನ್ನವನು ಇಕ್ಕಿ 
ನೀ ಖಿನ್ನವನು ಪಡಬೇಡ ಭಿನ್ನಭೇದಗಳು ' ಇಲ್ಲದೆ ಶಿನ ಜಗವ 
ಸಲಹಿಹನು (ಸರ್ವಜ್ಞ. ೬೫೫). (ಸಂ.] 


೨೩೪೦ 


ಖಿಸಮಿಸ 


ಖನ್ನತೆ (ನಾ). ವಿಷಾದ; ಖೇದ: ಖಿನ್ನತೆಯ ತೋರಿ ಬಿಸುಸುಯ್ಯು 
ತಿಹವು (ವಸೀಗೀ. ೨೬); ಲಕ್ಟೋಟಿಯನ್ನು ಕೈಲಿ ಎತ್ತಿ ತೂಗುತ್ತ, 
ಖಿನ್ನತೆಯಿಂದ ಮುಗುಳ್ನಗೆ ನಗುತ್ತ (ವೀರಯೋ. ೨೦). 
[ಸಂ. ಖಿನ್ನತಾ] 
3 ಖಿನ್ನಮುಖಿ (ನಾ). ವಿಷಾದ ತುಂಬಿದ ಮುಖವುಳ್ಳನಳು : 
ಮಾಸ್ಲೋವ . . . ಖಿನ್ನಮುಖಿಯಾಗಿ ಮಂಚದ ಮೇಲೆ ಕುಳಿತಿದ್ದಳು 
| ` (ಪನರು- ೨೮೯). [ಸಂ. ಖಿನ್ನಮುಖೀ (ಖಿನ್ನ * ಮುಖ + -)] 
| ಖಿಫಾಯಿತೆ (ನಾ). ಲಾಭವನ್ನು ಹೊಂದುವವನು; ವ್ಯಾಪಾರ 
|. ಮಾಡುವವನು; ಗ್ರಾಹಕ: ಆ ಅಡಚಣಿಯು ದೂರಾಗುವದು 
| ಬಹಳ ಅಗತ್ಮವಾದದ್ದು. ಇದು ನಮ್ಮ ಖಿಫಾಯಿತರಿಗೆ ತಿಳಿಯುವದು 
| [< ಕಿಫಾಯತಿ] 


10 


ಅನಶ್ಶವದೆ (ಮುಂಬವ್ಕಾ. ೮೦). 

ಖರೆದಿ "ಕರ್ದಿ? ನೋ. 

ಖರ್ದಿ "ಕಿರ್ದಿ' ನೋ. 

ಖರ್ದಿಚಿಟ್ಟಿ (ನಾ). ಕೆರ್ದಿಯ ಪುಸ್ತಕ; ರಸೀತಿಯ ಪುಸ್ತಕ; 
ಲೆಕ್ಕುದ ಪುಸ್ತಕ: ಹಣ ವಸೂಲಾದ ಕೂಡಲೆ ೧೩ನೇ ನಂಬರು 
ಖಿರ್ದಿಚಿಟ್ನಿಗೆ ದಾಖಲ್ಮಾಡಿ , . . ರುಜುಮಾಡೆಬೇಕು (ಗ್ರಾಮಾಕ. ೬೮). 

[ಖಿರ್ದಿ (ಆ ಕಿರ್ದಿ) + ಚಟ್ಟ] 

ಖಲ (ನಾ). ೧. ಸಾಗುಮಾಡದಿರುವ ಭೂಮಿ; ಪಡಭೂಮಿ; 
ಬೀಳು. ೨. ಗ್ರಂಥಕ್ಕೆ ಪೂರಕವಾಗಿ ಸೇರಿಸಿದ ಭಾಗ; ಅನು 
ಬಂಧ: ಖಿಲ, ಖಿಲಾಧಿಕಾರ . . . ಎಂದು ಹತ್ತು ಆಗಮಭಾಗಗಳು 
(ಭಾರದ. ೭೫). ೨. ಏನೂ ಇಲ್ಲದಿರುವುದು; ಶೂನ್ಯತೆ; ರಿಕ್ತತೆ. 


15 


20 


೪. ಉಳಿದುದು; ಶೇಷ. ೫. ಅಂತರ; ಅವಕಾಶ; ತೆರವು: 
೬. ಜೀರ್ಣ; ಶಿಥಿಲ: ಗ್ರಂಥ ಖಿಲನಾಗಿದೆ (ರೂಢಿ). 
ಖಿಲವಾಗು - ೧. ಹಾಳಾಗು; ನಾಶವಾಗು: ಅನೇಕ ಕಾಲ 


ಆ ಗ್ರಾಮು ಖಿಲನಾಗಿ ಯಿರಲಾಗಿ ಆ ಗ್ರಾಮವನೂ ರೂಪುಮಾಡಿ 
ಆ ಗ್ರಾಮದ ಕುಂಟಿಯನೂ ಕಟ್ಟ (Adu. 12-11, ೪೭೪೨-೧೧ ; 1497). 
೨. ಕುಗ್ಗು; ಕುಂಠಿತವಾಗು ; ದುಃಸ್ಥಿತಿಗೆ ಬರು : ಖಿಲವಾಗಿದ್ದ 
ಭಾಗವತಧರ್ಮುವು ಇನರಿಂದ ಫುನರುದ್ಧಾರವಾಯಿತು (ಕಭವಿ. 1, ೪೧); 
ಬೌದ್ಧಮತ ಖಲವಾಗಿ ಪುನಃ ಹಿಂದೂಧವರ್ತಿವು ಪುನರುತ್ಮಾನವಾದ 
ಮೇಲೆ (ದಿಲ್ಲಿಪ. ೨೯). [ಸಂ.7 

ಖಿಲಕ್ಷೇತ್ರ (ನಾ). ಸಾಗುಮಾಡದಿರುವ ಕ್ಷೇತ್ರ; ಬೀಳು; ಪಾಳು 
ಭೂಮಿ : ಬೀಟ - ಪತನೇ, ಖಿಲಕ್ಷೇತ್ರೇ ಚ (ಪಾಳುಭೂಮಿ) * 
(ಶಮಧಾ). [ಖಿಲ + ಕ್ಷೇತ್ರ] 

ಖಲಖಿಲನೆ "ಕಿಲಕಿಲನೆ? ನೋ. 

ಖಿಲಾಡಿ "ಕಿಲಾಡಿ? ನೋ. 

ಖಿಲಾರಿ "ಕಿಲಾರಿ? ನೋ. 

ಖಿಲ್ಲತ್ತು "ಕಿಲ್ಲತ್ತು? ನೋ. 

ಖಿಲ್ಲೆ “ಕಿಲ್ಲೆ ' ನೋ. 

ಖಲ್ಲೇದಾರ "ಕಿಲ್ಲೆದಾರ? ನೋ. 

ಖಿಲ್ಡ, ಖಿಳ್ವ (ನಾ). ಹಾಳುನೆಲ (?): ಖಿಲ್ವ [ಪಾಠಾಂ. ಳ್ವ] - ಕಿಲ್‌ 
(ಶಮದ. ೨೮೧ ಪ್ರಯೋ). ಖಿಳ್ಳೆ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [< ಸಂ. ಖಿಲ] 

ಶೆ "ಕಿಸೆ ನೋ. 

ಖಿಸಮಿಸೆ (ನಾ). ಒಂದು ಬಗೆಯ ದ್ರಾಕ್ಷೆ: ಉತ್ತತ್ತಿ, ಖಜೂರು, 
ಮನೂಕೆ, ಖಿಸಮಿಸ . , . ಮಳೆಗಾಲದಲ್ಲಿ ಬಹಳೇ ಕೆಡುತ್ತದೆ 

'[4- ಮರಾ, ಖಸಮೀಸ್‌; ಪಾರ. ಕಿಶ್ಮಿಶ್‌] 


40 


45 
(ಮುಂಬವ್ಯಾ. ೬೩). 


i 


ಏಿಸ್ತು 


ಖಿಸ್ತು "ಕಿಸ್ತು' ನೋ. | 
ಖಿಸ್ತುಬಂದಿ "ಕಿಸ್ತುಬಂದಿ' ನೋ. 
ಖಳಿ (ನಾ). ಒಂದು ಬಗೆಯ ಕಾಡು ಪ್ರಾಣಿ: ಇದೆ ಮಹಾಕಾಂತಾರ 
ವತಿದೂರೆದಲಿ ವೃಕ ಶಾರ್ದೂಲ ಕೇಸರಿ ಕದಲಿ ಕಳಭಕ್ರೋಡ ಖಿಳಿ 
[ಪಾಕಾಂ. ಶಿಬಿ]ಲೂಲಾಯ ಸಾರಂಗ (ಕುವ್ಯಾಅ. ೧೩-೧೬). [?) 
ಖಳ್ಚ "ಖಲ್ವ' ಕೋ. 
ಖೀಜು "ಕೀಚ್ಕು' ನೋ. 
ಖೀರು "ಕೀರ್ಕು' ನೋ. § 
ಖುತ್ತ (ನಾ). "(ನಾಟ್ಯ] ರಥಚಕ್ರವೇ ಮೊದಲಾದ ಮೂವತ್ತೈ 
ಡೇಶೀಯ ಭೌಮಚಾರಿಗಳಲ್ಲಿ ಒಂದು. ಔ ತ 
ನೆಲವನ್ನು ತಟ್ಟುವ ಅಭಿನಯ. "ಖುತ್ತಚಾರಿ' ಪರಾ. 
[€. ಸಂ. ಖುತ್ತಾ] 
ಖುತ್ತಚಾರಿ (ನಾ). - ಖುತ್ತ: “ಚರಣಾಗ್ರದಿಂದೆ ಭೂಮಿಯನಿರದೇ 
ತಟ್ಟಲೈ ಖುತ್ತಜಾರಿಯೆನಿಕ್ಕುಂ ೨ (ಲಾಸ್ಕರಂ. ೬-೮೨). 
[ಖುತ್ತ + ಚಾರ್ಮಿ] 


ಖುದ "ಖುದ್ದು? ನೋ. 

ಖುದಾ, ಖೊದಾ (ನಾ). ದೇವರು; ಈಶ್ವರ; ಪರಮಾತ್ಮ: ಭಕ್ತನಂ 
ಮಸ್ತಕದಿ ಪೊತ್ತು ನಡೆಯೆ ಕಂಡೀತಂ ಖುದಾನೆಂದು ಮನ್ನಿಸುತ 
(ಗುರುಚಾ. ೧೫-೬೪) ; ಖುದಾನನ್ನು ಸಂತೋ ಷಪಡಿಸುತ್ತೇನೆ 
(ದೌಲತ್‌. ೫); ಸಾಹೇಬರು . . . ಖುದಾನ ಹೆಸರಿನಿಂದ ಆಣೆ ಮಾಡಿ 
ದ್ದರು (ಗ್ರಾಮಾಯ. ೪೭೯). ಖೊದಾ : ಸಶ್ಶನೀತಂ ಖೊದಾನಹುದೆಂದು 
(ಗುರುಚಾ, ೧೪-೨೯). [« ಪಾರೆ. ಹಿಂ. ಖುದಾ] 

ಖುದಾನಂದ್‌ (ನಾ). ಒಡೆಯ ; ಪ್ರಭು: . ಬೈರಾಗಿಯು, “ಖುದಾ 
ವಂದ್‌ ಪರವರ್ದಿಗಾರ ಎಲ್ಲಾ ಒಳ್ಳೇದು ಮಾಡುತ್ತದೆ” ಎಂದಸು 
(ಮಧುನ. ೬೪). [+ ಪಾರೆ. ಹಿಂ. ಖುದಾವಂದ್‌'] 


ಖುದ್ದರಗೇಡಿ "ಕುದ್ರಗೇಡಿ' ನೋ. 

ಖುದ್ದು, ಖುದ, ಖುದ್ಧ, (ಗು). ಸ್ವಂತ; ಸ್ವಕೀಯವಾದ ; ಖಾಸಾ: 
ಮಹಾಸ್ವಾಮಿಯವರು . . . ಖುದ್ದು ರಾಜ್ಯಭಾರ ವಹಿಸಿದುದನ್ನು 
ಅನುಮೋದಿಸಿದರು (ಮಹಾವಂ. 11, ೩೭); ಇಬ್ಬರೂ ಖುದ್ದು 
ರಾಜಿಯಿಂದ ಜಮೀನು ಮಾರಲು ಬಂದರು (ಚಂದತೋ. ೭೬); 
ಇದನ್ನು ಹೇಳುತ್ತಿರುವುದು ಖುದ್ದು ಅನುಭನಧಿಂದ (ಆಳನಿ. ೨೫೨) , 
ಖುದ್ದು ಕಮಲಾಕಾಂತ ಚಕ್ರ ನರ್ತಿಯ , ಹೆಸರಿಂದ (ಕಮಕ. ೯೭). 
ಖುದೆ: ತಾನೆ ಖುದ Br ಮನರೆಂಬಭಿಧಾನದಿಂ (ಕದಂಪು. ೮೪). 
ಖುದ್ಧ| : ಖುದ್ಧ ಗೌಡನಲ್ಲವಾದರೂ ಗೌಡರ ಅಣ್ಣತಮ್ಮಂದಿರೊಳಗಿ 
ನವನು. (ಜಟ್ಟ ೧೪); ಖುದ್ದ ಸಂಸ್ಥಾನದ ಒಡೆಯರಾದ ನಿಮ್ಮ 


ದೊಡ್ಡ ಸಾಹೇಬರ... ಉಂಗುರವೂ ನನ್ನ ದೃಷ್ಟಿ ಪಥದಲ್ಲಿ ಬರದೆ 
ಉಳಿದಿಲ್ಲ (ಕಳ್ಳಕಾ. ೪). [-ಪಾರ. ಓಂ. poly ಮರಾ. ಖುದ್ಧ] 
ಖುದ್ದು, ಖುದ್ಧ (ಅ). ಸ್ವತಃ; ತಾನಾಗಿ; ಮುದ್ದಾಂ: 


. ಉಭಯತ್ರ ಬಿ ಖುದ್ದು ಕೇಳಿದೇನೆ (ಳಲನೆ. ೨೧೮) ; ಆಚಾರ್ಯರ 
ವರ್ಣನೆಯನ್ನು ಖುದ್ದು ಅಸ್ವಾದಿಸಿದ್ದಾಯಿತು (ಸಂಸ್ಕಾರ. ೪೨); 
ರಜನಿದ್ದ ದಿನ ತಾವೇ ಖುದ್ದು ಹೋಗಿ (ಭೀಮಕಾ. ೧೩). ಖುದ್ಧ 
ಖುದ್ದ ತಾವಾಗಿಯೇ ಪತ್ರ ಬರೆಯುವ ಭಾನಗಡಿಯಲ್ಲಿ ಬೀಳುತ್ತಿರಲಿಲ್ಲ 
ಆದರೆ ಇಂದು ಬಂದ ಕಾಗದ, ಅವರ ಸ್ವಹಸ್ತದಲ್ಲಿತ್ತು(ದೀಸಹ. 1, ೯೬). 


ಎಸಿ.೪೧ 


10 


13 


40 


ಖುರಪುಟ 
ಖುದ್ದಾಗಿ - ತಾನಾಗಿ; ಸ್ವತಃ: ಗ್ರಾಮ ಮುನಸಿಫನಂ 
ತಾನೇ ಖುದ್ದಾಗಿ ಸದರಿ ಪಟ್ಟಿಯಲ್ಲಿ ನಮೂದಿಸಿರುವವರ ಪೈಕಿ 


ಒಬ್ಬನನ್ನು . .  ಚುನಾಯಿಸಿಕೊಳ್ಳತಕ್ಕದ್ದು (ಗ್ರಾಮಾಕ. ೧೭); 

ಮಹಾಸೇನಾಪತಿ . . . ತಾನೇ ಖುದ್ದಾಗಿ ಅರಮನೆಗೆ ಮಹಾಸ್ಕೈನ್ಮ 

ದೊಡನೆ ಬಂದಿಳಿದನು (ಪುಟ್ಟರ. ೧೦); ಪ್ರತಿಯೊಂದು ಸ್ಥಳವನ್ನೂ 

ತಾನೇ ಖುದ್ದಾಗಿ ಪರಿಶೋಧಿಸಿದರು (ಶ್ರೀರಾಯ. 
[< ಖುದ್ದು) 


೧೩೦). 


ಖುದ್ರ "ಕುದ್ರ' ನೋ. 

ಖುದ್ರಗೇಡಿ "ಕುದ್ರಗೇಡಿ' ನೋ. 

ಖುಜಿ, ಖೂಬಿ (ನಾ). ೧. ಚೆಲುವು; ಸೊಗಸು; ಅಂದ: ಆಹಾ! 
ಇದಾರು? ಭಲೆ ಖುಬಿಯಾಗಿದ್ದಾಳಲ್ಲ (ಕದಂಬ. ೬೫). ೨. ಗುಟ್ಟು; 
ಮರ್ಮ; ರಹಸ್ಯು: ತಿಳಿತೇನು... ಮಾತಿನ ಖುಬಿ? (ಕಮ್ಮಟ. ೪೫). 
ಖೂಬಿ: ೨. ವ್ಯಾಪಾರದ ಖೂಬಿ ಗೊತ್ತಿದ್ದವರು ಕೈಹಾಕದಂಥ 
ವೃವಹಾರವಿಲ್ಲ (ಜಾರುದಾ. ೨೦೭). [«- ಮರಾ. ಖುಬೀ] 

ಖುನ್ಮುಕ್ಕು "ಕುಮಕು' ನೋ. 

ಖುರ (ನಾ). ಹಸು, ಕುದುರೆ, ಮೊದಲಾದುವುಗಳ ಕಾಲಗೊರಸು; 
ಸೊಳಗು : ಆ ಶಿಶಿರಕರ ರಥ ತುರಗ ಖಂರ ಶಿಖರ ನಿಖಂಡಿತ ಲವಂಗ 
ಪಲ್ಲವಮುಂ (ಪಂಪಭಾ. ೪-೧೮ ವ) ; ಖುರದಲವನಿಯ ಹೊಯ್ದು 
ಲಹರಿಯಲುರಿ ಮಸಗಲುಬ್ಬೆದ್ದ ತೇಜಿಯ ಮೆಜ್‌ಿವ ಮುಕ್ತಾವಳಿಯ 
ತೇರಿನ ನವವಿಳಾಸದಲಿ (ಕುವ್ಯಾವಿ. ೬-೫೬) ; ತನ್ನ ಹಿಂಡಿನ ನಡುವೆ 
ನಿಂದುದು . . . ಕೆಸರು ಮುಚ್ಚಿದ ಖುರದ ಕಾಲ್ಗಳ ಮಿಗದ'ಹೋರಿ 
(ಶ್ರೀರಾಮಾ. ೩೪೨-೬೨). [ಸೆಂ.] 

ಖುರಖಂಡಿತ (ಗು). ಗೊರಸಿನಿಂದ ಒಡೆಯಲ್ಲ ಲ್ಪಟ್ಟ, --ಕತ್ತರಿಸ 
ಲ್ಪಟ್ಟಿ ಚಟುಳಹಯ  ಖುರಬಂಡಿತೋರ್ನೀನಿಟಲನಿರ್ಗತ ಬಹಳ 
ಧೂಳೀಪಟಲ (ಕುವ್ಯಾಭೀ. ೩-೩). [ಖರ + ಖಂಡಿತ] 

ಖುರಗತಿ (ನಾ). (ಕುದುರೆಯ) ಗೊರಸಿನ ಚಲನೆ: ಥಳಥಳಿಪ 
ಸೂನಿಗೆಯ ಮುಮ್ಮೊನೆಗಳ ರಥಾಂಗದ ಮೇಲುಪಸರೆದ ಪಳಹರದ 
ಖುರಗತಿಯ ಜೋಡ' ಜವಾಯ್ಲ ಕುದುರೆಗಳ... ಸುರೀಖೆಯ ಗತಿಯ 
ವಾಜಿಯ ರಥವ ನೋಡಿದರು (ಕುವ್ಯಾಉ. ೧೧-೧೭). [ಖುರೆ* ಗತಿ] 

ಖುರಜೆ (ನಾ). - ಖುರ (1?) : ಇನಿತಾನುಂ ಸಂದಂಶಂ ಜನಿಯಿಸುಗುಂ 
ಕೇಸರುಂಗಳುಂ, ಖುರಜೆಗಳುಂ ತನುವು ಮತಿಮೃದುಳಮಕ್ಕುಂ 
ಜನಿಯಿಸಿದಶ್ವಕ್ಕೆ ನೋಡುವಡೆ ಮಾಸೈಕಂ (ಅಶ್ವಶಾ. ೫-೩). ([?] 

ಖುರಜೋಡು (ನಾ). ಗೊರಸಿನ ಜೊತೆ; ಎರಡು ಗೊರಸುಗಳು : 
ಜೋಡೊಡೆದು ಥಟ್ಟುಗಿದು ಬೆನ್ನಲಿ ಮೂಡಲದಟರ ಸೀಳಿದನು 
ಖುರಜೋಡು ಹುಡಿಹುಡಿಯಾಗೆ ತೇಜಿಯ ಥಟ್ಟ ಖಂಡಿಸಿದ 
(ಕುವ್ಯಾದ್ರೋ. ೫-೫). [ಖುರ * ಜೋಡ್ಕು] 

ಖುರಣಸ (ನಾ). ಗೊರಸಿನಂತೆ ಮೂಗುಳ್ಳವನು : *ಖುರಣಾಃ, 
ಖುರಣಸಃ -೨ ಬುಕುಡೆ ಮೂಗುಳ್ಳ ವನು. ಪೀನಸಿ ಮೂಗನು ಕೊಕ್ಕೇ 
ಮೂಗಿನವರಿಗೂ ಹೆಸರು” (ಬಿದ್ದಾ ಂತಿ.. ೧೫೮). [ಸಂ,] 


ಖುರಪುಟ (ನಾ).೬ ಖುರ: ಖುರಪುಟದಲಾಕಾಶಭಿತ್ತಿಯ ಬಕೆವವೋಲ್‌ 


ಸೂರಿಯನ ತುರಗವ ಕರೆವವೋಲ್‌ . . . ಅರೆರೆ ಪೂತುರೆ ಹಯನೆನುತೆ 
ಚಪ್ಪರಿಸಲೊಡೆ ನಿಗುರಿದವು ಕೆಂದೂಳಿರದೆ ನಭಕುಪ್ಪರಿಸಿ (ಕುವ್ಯಾವಿ 
೬-೬೨) ; ಅರರೆ ನೀಲನ ಖುರಪುಟಂಗಳ ತಾಳಲಸುರರಿಗೆ ತರಹರವು 
` ನಾ ಕಾಣೆ (ಳೌಶಿರಾ. ೩೪-೧೬); ಪ್ರಮೀಲೆ ಏರುವ ಕುದುರೆಯ ಖುರಪುಟ 
ಗಳು . . . ಪ್ರತಿಧ್ವನಿಸುತ್ತವೆ (ಸಮಜೀ. ೯ ಸೀರಿಕ). 

[ಖುರ * ಪುಟ] 


ಖುರಪುಟಧ್ವನಿ ೨೩೪೨ 


ಧ್ವನಿ ನಿಜವರೂಥ ಚಕ್ರದ ರವಂ (ಜೈಮಿಭಾ. ೧೩-೨) ; ಬಾರಾ 
ಮಾರ್ಗದಲ್ಲಿ ಕುದುರೆಗಳ ಖುರಪುಟಧ್ವನಿಯೊಂದೇ ೬... 
(ಪುನರು. ೨೯೬). [ಖುರಪುಟ ೬ ಧ್ವನಿ] i 
ಖುರಪೆ "ಕುರುಪೈೆ' ನೋ. |'s 
ಖುರಪ್ಪ (ನಾ). ತೀಕ್ಷ್ಣವಾದ ಅಲಗುಳ್ಳ ಒಂದು ಬಗೆಯ ಬಾಣ: 
ನನಗೆ ತಗಲಿದ ಈ ಬಾಣವು ಖುರಪ್ಪವೆ, ನೈಕಾಂಡವೆ, .. ಆಥವಾ 
ಕರವೀರಪತ್ರವೆ? (ಬುದ್ಧಪ.ಆ0).[-ಪ್ರಾ. ಖುರಪ್ಪ ಆ ಸಂ. ಕ್ಸುರಪ್ರ]। | 
ಖುರಜಾನ (ನಾ). ಆಹುತಿ; ಬಲಿ; ನೈವೇದ್ಯ: ಹಾಳಿಹದ್ದು ಬಂದು | 
ಹೋಳಿಗಿ ಮಾಡಿತು ಬಹಳ ಹೂರಣ ಹಾಕಿ ಮೀನು ಒಂದು ಖುರಬಾನ 
ಬಸ್ತಿತು (ಕರ್ಣಾಸಂ. ೪೦). [-ಮರಾ. ಖುರಬಾಣ; ಅರ, ಕುರ್ಬಾನ್‌). 
ಖುರಮಣಿಕೆ (ನಾ). ಕುದುರೆಯು ಕಾಲಿಡುವುದಕ್ಕೆ ಹಾಸಿರುವ | 
ಮರದ ಹಲಗೆ: ಇಂದ್ರಾಯುಧದ ... ಸಟಿಯನೊಯ್ಯನೋಸರಿ 
'ಸುತ್ತಂ ಖುರಮಣಿಕೆಯೊಳ್‌ ಕಾಲನಿಕ್ಕಿ ಮಂದುರದ ಜೂ 
ಮಲಂಗಿ (ಕಾದಂಉ. ೧೯೬). [ಖುರ + ಮಣಿಕೆ] 
ಖುರವ (ನಾ). (7): ಸ ಸ್ವರ್ಗ ನರೆಕದ ದಾರಿ ಬಿಟ್ಟು ಸರ್ವಕರ್ಮಕೆ 
ಕಿಚ್ಛಿಟ್ಟು ಈರ್ವ ಪದಗಳ ನಾಲ್ಯನು , ಹೊಂದದ Ror ಯಿರು | 
ನರೆನರಿಗೆ ಯಳೆಗಾವುದಿ ದೂಷಣ ಭೂಷಣವಳಿದು ನಾನು ನರನು 
ಯೆಂಬುದಳಿದು ಖುರವ ಗುರುತುಗಳೆಲ್ಲ ಅಳಿದು ತಾನೆ ಚಿದಾನಂದ 
ವಿರೂಪಾಕ್ಷ ಹರಿಗೆ (ಚಿದಾಕೋ. ೧೬೩-೧). [< ಕುರುಹು?) 
ಖುರವಿಡು (ನಾ). . (ಕುದುರೆ) ಹೆಜ್ಜೆಯಿಡು,; ಮುಂದುವರಿ: 
ತುಡುಕುವಾನೆಯನೀಸಿನಲಿ ಖುರವಿಡುವ ಕುದುರೆಯನೊತ್ತಿ' ಹಾಯ್ಸುವ 
ಬಿಡುರಥವ ತಲೆವರಿಗೆಯಲಿ ತವಕಿಸುವ ಕಾಲಾಳ ಸ ನಸಾಳು 
(ಕುವ್ಯಾಕ. ೧೫-೨೩). [ಖುರ + ಇಡು,] 
ಖುರಳಿ (ನಾ). ಶಸ್ತ್ರಾಭ್ಯಾಸ; ಆಯುಧಪ್ರಯೋಗದ ಅಭ್ಯಾಸ: |25 
ಪ್ರಹರಣಶ್ರಮಂ ಖುರಳಿಯೊಳ್‌ (ಚಂದ್ರಫು. ೩-೯ವ); ಕರಿಶಿಕ್ಸಾ 
ತ್ರೀಡೆಯಂನಾಡುವ ವರ ತುರಗಾರೂಢಿಯಂ ತೋರ್ಪ ಚಾಪಾದ್ಕು ರು 
ಸ ಸಮಂ ಬಿತ್ತರಿಪ. ಖುರಳಿ ಯೊಳ್‌ ಸಾಧನಂಗೆಯ್ದ | 
(ಕುಸುಮಾ. ೨-೮೨). [< ಸಂ. ಖುರಲೀ) 
ಖುರಾಕು (ನಾ). ೧. ಪುಸ್ಟಿಕರವಾದ ಆಹಾರ; ಅಶಕ್ತತೆಯನ್ನು | 9 
ದೂರಮಾಡಲು ಕೊಡುವ ವಿಶೇಷಾಹಾರೆ : ಪಂಜಾಬಿ ಪೈಲವಾನರಿಗೆ 
ಕೊಡುವ ಖುರಾಕನ್ನು ಅವನು ಉಳಿದ ಕುಸ್ತಿಗಡಿಗಳಿಗೆ ಕೊಡುತ್ತಿರಲಿಲ್ಲ| 
(ಗ್ರಾಮಾಯ. ೪೫೯). ೨. (ಆಲಂ) ಲಂಚ: ಅಕೌಂಟಿಂಟರೂ ಶ್ಯಾಮ, 
ರಾಯರನ್ನು ಖುರಾಕಿಗಾಗಿ ಅಷ್ಟು ಹಿಂಡುತ್ತಿರಲಿಲ್ಲ (ದೀಪಹ. 11, ೨೩೨). 
[+ ಪಾಠ. ಹಿಂ. ಮರಾ. ಖುರಾಕ್‌] 
ಖುರಾಣ "ಕುರಾನು' ನೋ. 
ಖುರಾನ್‌ "ಕುರಾನು' ನೋ. 
| 


ಖುರಪುಟಧ್ಭನಿ (ನಾ). ಗೊರಸಿನ ಸದ್ದು: ಕುದುರೆಗಳ ಖುರಪುಟ] | 


10 


ಖುರಾಸಾಣಿ "ಖುರಾಸಾನಿ' ನೋ. 
ಖುರಾಸಾನಿ, ಕುರುಸಾನಿ, ಕೋರಾಸಾನಿ, ಖುರಾಸಾಣಿ, ಖುರೇ; 
ಸಾನಿ, ಖೋರಾಸಾನಿ (ನಾ). .೧. ಇರಾಣ ದೇಶದ ಪೂರ್ವಕ್ಕೆ 
ಇರುವ "ಖುರಾಸಾನ್‌' ಎಂಬ ದೇಶದಲ್ಲಿ ವಾಸಿಸುವ ವ್ಯಕ್ತಿ; 
ಖುರಾಸಾನ್‌ ದೇಶದಿಂದ ಬಂದ ವ್ಯಕ್ತಿ: ಕನ್ನೋಜಿಗಳು ಪಂಡಿತರು 
ಖುರಾಸಾನಿ ಮನ್ನೆಯ ಗು ಜ್ಜರಾತಿ ಗಳು (ಕಂನವಿ. ೧೨-೬೬). 
ಕುರುಸಾನಿ: ೨: ಒಂದು ಬಗ್ಗೆಯ ಓಮ; ಅಜಿವಾನ : ನೆಲಗುಳ್ಳ 
ಮರೆದರಿಸಿನ . . . ಕುರುಸಾನಿ, ವಾದಕ್ಕಿ ಸ್‌ ಇವುಗಳನ್ನು ಕಷಾಯ |45 
ಕಾಯಿಸಿ ಸೇವಿಸಲು ಸ್ವರ ಸುಸ್ವರವಾಗುವುದು (ಸಕವೈ. 


40 


೧೨೨). 


ಖುರಾಹತಿ (ನಾ). ಗೊರಸಿನ ಏಟು, ಹೊಡೆತ: 


ಖುಲಾಯಿಸು 


ಕೋರಾಸಾನಿ: ೧. ಹತ್ತುಸಾವಿರ ಕುದುರೆಯ ಜಾಯಿ ಮಲ್ಲುಕ 
ಮತ್ತೆ ಕೋರಾಸಾನಿಗಳು ಮುತ್ತಿಗೆಯನು ಮಾಡಿದರು (ಕುರಾಸಾಂ. 
-೨೦-೨೨). ಖುರಾಸಾಣಿ: ೨. ಜಾಯಿಕಾಯಿ, ಖುರಾಸಾಣಿ, ಶುಂಠಿ, 
ಮೆಣಸು, ಹಿಪ್ಪಲಿ... ಇಸ್ಟನು ಸಮಾಂಶವಾಗಿ (ವೈದ್ಯಸಾ. 1, ೨೧೪). 
ಖುರೇಸಾನಿ: ೧. ನೆರೆ ಗುಜ್ಜರಾತಿ ಕನ್ನೋಜಿ ಖುರೇಸಾನಿ ಬಿರುದಿನವರ 
ಪಟಾಣಿಗಳು -(ಕಂನವಿ. ಖೋರಾಸಾನಿ: ೧. ಜೀನ 
ಮುಂಗುಲಿಯಂಗ ವಂಗ ಬರ್ಬರೆ... ಕೋಸಲ ಖೋ(ಪಾಳಕಾಂ. ಕೋ] 
ರಾಸಾನಿಗಳೆಸೆದರಂದಲ್ಲಿ (ಕುರಾಸಾಂ. ೪೦-೨). 
[+ ಪಾರ. ಹಿಂ. ಖುರಾಸಾನೀ) 


೧೧-೯೮). 


ಖುರಾಸಾನಿಬೋರೆಹಣ್ಣು (ನಾ). ಒಂದು ಬಗೆಯ ಬೋರೆಹೆಣ್ಣು. 


(ಮೈಡಿಗಿ. ೩೯-೧೬೩೨).[ಮುರಾಸಾನಿ 4 ಬೋರೈ* ಹಣ್ಣು (ಆ ಪಣ್ಮ್‌)] 
ಅತಿಮಲಿ 
ನಾಂಗಮಾದ ಜಗಮಂ ಭವದೀಯ ಹಯಸ್ಸುರತ್ಸುರಾಹತಿಯಂ 
» « * ಲಯೆನೆಯ್ಲಿಸುವಲ್ಲಿ (ಜಗವಿ. ೧-೬೪). [ಖುರ +೬ ಅಹತಿ) 


15| ಖುರೆ, ಕುರ್ಮೆ (ನಾ). ಬೆಳ್ಳಿ; ; 'ಶುದ್ಧ ವಾದ ಬೆಳ್ಳಿ : ಬೆಳ್ಳಿ (ಖುರೆ) ೫೦೦ 


ಭಾರಕ್ಕಿ ತೆ ಕಡಿಮೆ ಖರೀದಿಗೆ ಅಡಕಿ, ಹಕ್ಕು, ಶಾಯಿ, ರಿ ಮತ್ತು 
'ಧರ್ಮಾದಾಯ.( ಮುಂಬವ್ಯಾ. ೩೫ ಪ್ರಶ್ತಾನ) ಕುರ್ಕ: (8). 
[+ ಮರಾ. ಖುರ) 


| ಖುರೇಸಾನಿ “ಖುರಾಸಾನಿ' ನೋ. 
1201 ಖುರ್ಚಿ "ಕುರ್ಚಿ? ನೋ. 
ಖುರ್ಚೆ "ಕುರ್ಚಿ? ನೋ. 
ಖುರ್ದ್‌ಬರ್ದ್‌ "ಖುರ್ದುಬರ್ದು' ನೋ. 
ಖುರ್ದುಫರ್ದು "ಖುರ್ಮುಬರ್ದು? ನೋ. 
ಖುರ್ದುಬರ್ದು, 


ಖುರ್ದ್‌ಬರ್ದ್‌, , ಖುರ್ದುಫರ್ದು (ನಾ). 
ಸರಕಾರೀ ಹಣವನ್ನು ಮೋಸದಿಂದ ಸ್ವಂತಕ್ಕೆ ಬಳಸಿಕೊಳ್ಳು ವಿಕೆ 

ದುರುಪಯೋಗ; ಅಪೆಹಾರ : ಮಾಜಿ ಆಮೀಲ, ಶಿರೆಸ್ತಿದಾರ ಬ 
ಜನರುಗಳ ಖುರ್ದುಬರ್ದು, ಛಪಾವಣೆ ವಿಚಾರಗಳಲ್ಲಿ ನಡೆಸತಕ್ಕ ಕ್ರಮ 
(ಮಹಾವಂ. 11, ೫೭). ಖುರ್ದ್‌ಬರ್ದ್‌ : "ಸಾರ್ವಜನಿಕ ಹಣದ 
ದುರುಪಯೋಗ” (ರೈಸ್‌ಗೆ. 11, ೫೫೩). ಖುರ್ದು ಫರ್ಮು: 
ಗ್ರಾಮಾಧಿಪತಿಗೆ ಕೊಟ್ಟ ರುವ ಅಧಿಕಾರವನ್ನು ನ್ಮಾಯವಾಗಿ ವಿನಿಯೋಗಿ 
ಸದೆ ಖುರ್ದುಫರ್ದು ನಡಸಿದರೆ ತಾನೇ ಶಿಕ್ಷೆಗೆ ಗುರಿಯಾಗುವನೆಂದು 
ತಾನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡಿರಬೇಕು (ಗ್ರಾಮಾಕ, ೬೫). 
[+ ಪಾರೆ. ಹಿಂ. ಖುರ್ದ್‌ ಬರ್ದ್‌] 


ಖುರ್ನಾಸ "ಖುರ್ನೀಸು? ನೋ. 
185 ಖುರ್ನಿಷ್‌ "ಖುರ್ನೀಸು' ನೋ. 
' (ಖುರ್ನೀಸು, ಖುರ್ನಾಸ್ಕ 


ಖುರ್ನಿಷ್‌ (ನಾ). ನಮಸ್ಕಾರ; 
ವಂದನೆ: (೪). ಖುರ್ನಾಸೆ: (8). ಖುರ್ನಿಷ್‌ : ನನ್ನ ತಪ್ಪನ್ನು 
ಕ್ಷಮಿಸಬೇಕು ಎಂದು ಖುರ್ನಿಷ್‌" ಮಾಡಿದರು (ಕಭವಿ. 11, ೨೪೬). 
"ಕುರ್ನಿಸಾತು' ಪರಾ. [+ ತುರ್ಕಿ. ಕೋರ್ನಿಶಾತ್‌) 


ಖುರ್ಪಿ "ಕುರುಪೈ ನೋ. 
ಖುಲಾಯಿಸು (ಕ್ರಿ). ತೆರೆ; ಬಿಚ್ಚು 


; ಅರಳು; ಕುದುರು : ಕಜಿಯಾ 
ಆಗಿ ಇರುವಂಥಾದ್ದು ವಿಸ್ತಾರ ಮಾಡುವದರಲ್ಲಿ ಖುಲಾಯಿಸುವುದಕ್ಕೆ 
ಸೌಖ್ಯವಾಗಿ ಇರುವಂಥಾದ್ದಕ್ಕೆ ವೈಷವ್ಯುಬಾರದೆ  ಇರುವಂತೆಯೂ 
(ರಾಜೇಂದ್ರ. ಸರಿಯಾದ ಕಡೆ ಅಂಗಡಿ ಇಟ್ಟಿರೆ ಅದೃಷ್ಟ 
ಖಿಂಲಾಯಿಸೋದೇನೂ ಆಶ್ಚರ್ಯವಲ್ಲ (ಮಾರ್ಗದ. ೩); ಸದಾನ ಅದೃಷ್ಟ 
ಖುಲಾಯಿಸಿತು (ಅನ್ನಪೂ. ೩೫). [ಖುಲ್ಯಾ (ಆ ಕುಲ್ಲಾ) * -ಇಸ್ಕು] 


೪೧) ; 


ಖುಲಾಸ 


ಖುಲಾಸ "ಕುಲಾಸ್‌' ನೋ. 

ಖುಲಾಸವಾರ, ಖುಲಾಸೇವಾರ (ಗು). ಸ್ಪಷ್ಟವಾದ; ಬಿಡಿಬಿಡಿಸ 
ಹೇಳಿದ; ವಿವರವಾದ: ಇದರ ವಿಷಯಕ್ಕೆ ಖುಲಾಸವಾರ 
ಮಾಹಿತಿ ಆ ಜನರಿಗೆ ತಿಳಿಸದೆ ಇದ್ದರೆ (ಮುಂಬವ್ಯಾ. ೧೦ ಪ್ರಸ್ತಾವ). 
ಖುಲಾಸೇವಾರ : ಕೆಲವು ನಮ್ಮ ಆಸಾಮಿಗಳು . . . ಖುಲಾಸೇನಾರ 
ಬರಿಯದೆ, ..ಸುಮಾರು ಕಳಿಸಿರೆಂದು ಬರೆಯುತ್ತಾರೆ (ಮುಂಬವ್ಯಾ.೬೭). 

[ಖುಲಾಸ (ಆ ಕುಲಾಸ್‌) + -ವಾರೈ) 

ಖುಲಾಸಾ "ಖುಲಾಸೆ? ನೋ. 

ಖುಲಾಸು "ಖುಲಾಸೆ' ನೋ. | 

ಖುಲಾಸೆ, ಖುಲಾಸಾ, ಖುಲಾಸು (ನಾ). ೧. ಬಿಡುಗಡೆ ; ಮುಕ್ತಿ : 
ಕೇಸಿನಲ್ಲಿ ನಿನಗೆ ಖುಲಾಸೆಯಾಯಿತಂತೆ (ಸಂಜಪಂ. ೧೪೨) ; ಖುಲಾಸೆ 
ಯಾದ ಅಪರಾಧಿ ಫರಾರಿಯಾಗುವುದರೊಳಗಾಗಿ (ಕೆಲ ನೆ. ೧೨೬); 
ಅಪರಾಧಿಯನ್ನು ಖುಲಾಸೆಮಾಡಲಿಕ್ಕೆ ಆಗುವುದಿಲ್ಲ (ದೌಲತ್‌. ೧೧೬) ; 
ಸದರೀ ಸ್ವತ್ತನ್ನು ಜಫ್ತಿಯೆಂದ ಖುಲಾಸೆ ಮಾಡಬಹುದು(ಗ್ರಾಮಾಕ.೩೮). 
೨. ತೆರವಾಗುವಿಕೆ; ಖಾಲಿಯಾಗುವಿಕೆ ; ಬಿಡುಗಡೆಯಾಗುವಿಕೆ: 
ರಾಣಿಯ ಸೈನ್ಯವು ಬಹಳ ದಿನಗಳಿಗೆ ಮುಂಚೆಯೇ ಖುಲಾಸೆ 
ಯಾಗಿದ್ದಿತು (ರೂರಾಣಿ. ೧೭೦). ಖುಲಾಸಾ: ೩. ನಿಶ್ಚಿಂತತೆ ; 
ಮುಕ್ತವಾದ ಮನಸ್ಸು: ಅಲ್ಲೊಂದ್ಹಲಸಾ ಇಲ್ಲಿ ಖುಲಾಸಾ 
(ಚಿಂತನ. ೫೯). ಖುಲಾಸು: ೧. ಮರಣವೆಂಬುದು . . . ನೂತನ 
ನಾದ ಸಂಪೂರ್ಣ ಜೀವನಳ್ಳೆ ಹೋಗುವ ದಾರಿಯನ್ನು ಖುಲಾಸು 
ಮಾಡುತ್ತದೆ (ನಿಷ್ಕಾಮ. ೧೫೧); ಅವನಿಗೆ ವರ್ಷಕ್ಕೆ ೪೦೦೦ 
ಪೌಂಡುಗಳಂತೆ ನಿವೃತ್ತಿವೇತನವನ್ನು ಕೊಟ್ಟು ಖುಲಾಸುಮಾಡಿದರು 
(ಪಾಶ್ಚಾವಿ. ೨೫). [+ ಅರೆ. ಹಿಂ.: ಮರಾ. ಖಂಲಾಸಾ] 

ಖುಲಾಸೆಹುಕುಮು (ನಾ). ಬಿಡುಗಡೆಯ ಆಜ್ಞೆ, — ಅಪ್ಪಣೆ: 
೧೯೦೪ನೆ ಇಸವಿಯ ಕ್ರಿಮಿನಲ್‌ ಫ್ರೊಸೀಜರ್‌ ಕೋಡಿಗನುಗುಣವಾಗಿ 
ಖುಲಾಸೆಹುಕುಮಿನ ಮೇಲೆ (ಗ್ರಾಮಾಕ. ೧೭೪). [ಖುಲಾಸೆ--ಹುಕುಮು) 

ಖುಲಾಸೇವಾರ "ಖುಲಾಸವಾರ' ನೋ. 

ಖುಲಿಖುಲಿ "ಕುಲಿಕುಲಿ' ನೋ. 

ಖುಲ್ಲ (ಗು). ೧. ಚಿಕ್ಕದಾದ; ಅಲ್ಬವಾದ; ಶಕುದ್ರವಾದ: 
ಖುಲ್ಲರಿಪುಗಳ ಬಿಸುಟು ಹೊದರಿನ ಹೊಳ್ಳು ಗರನೊಡೆಹಾಯ್ಸಿ 
(ಕುವ್ಯಾದ್ರೋ. ೨-೩೦) ; ಖುಲ್ಲಮಪ್ಪೀ ಮನವೆಲ್ಲ ಹೊತ್ತಿನೊಳು ಅಶಿ 
ಸಲ್ಲೀಲೆಯಿಂದಿರುತಿಹುದು (ಶ್ರೀಪಾಲ. ೧-೧೭) ; ಖುಲ್ಲ ಮಾನವ ಬೇಡೆ 
ಕಲ್ಲು ತಾ ಕೊಡುವನೇ (ಸರ್ವಜ್ಞ. ೨೪೧) ; ನಲ್ಲಾಟವಾಡುವೆ ಖುಲ್ಲಮನನೆ 
(ಮೈಲಾರ. ೧೯೮-೬). (ನಾ). ೨. ಅಲ್ಪತನ ; ಕ್ಷುದ್ರತೆ; ಅಧಮತೆ : 
ಅಧಿಕ ಖುಲ್ಲವನಿಕ್ಸಿಕೊಂಡಿಹರಂತರಂಗದೊಳು (ಶಂಕದಾ. ೧೬-೪೫). 
೩. ಅಲ್ಪನಾದವನು; ಖೂಳ: ಆಗುಹೋಗನಟ್‌ಯದೆ ಜ್ಞಾನಕ್ಕೆ 
ನನಗವರರ್ಹರೆಂಬ ಖುಲ್ಲರ ನೋಡಿ ಜಾಣನಾಗಿ ಅಡಗಿದೆಯಲ್ಲಾ 
(ಮೊ (ಳಿ ಮಾ. ೧೦೨-೪೦೯) ; ಕಲ್ಲುಪ್ಪು ಕರ್ಪುರವು. ಸೊಲ್ಲೆರಡು 
ಧಾತೊಂದು ಖುಲ್ಲನೊಳ್ಳಿ ದನ ರೂಪೊಂದು ಗುಣದೊಳಗೆ ಎಲ್ಲ ಅಂತರವು 
(ಸರ್ವಜ್ಞ. ೮೧೨). [Aಂ.] 

ಖುಲ್ಲ "ಕುಲ್ಲಾ' ನೋ. 

ಖುಲ್ಲಕ (ಗು). ಕುಲ್ಲಕ ; ಅಲ್ಪ. 

ಖುಲ್ಲತನ "ಕುಲ್ಲತನ' ನೋ. 

ಖುಲ್ಲರಿಸು (ಕ್ರಿ). (?): ಕಲ್ಲಿದೆಯೊಳಿಹ ಭಟರು ಕಾಲಾಳು ಮೇಲಾಳು 
ಖುಬ್ಲರಿಸೆ ಧರಣಿಯಂ ಫೊತ್ತಿರ್ದ ಫಣಿರಾಜ ಹಲ್ಲಬಿಡೆ ದಿಗ್ಗಜಂ ಡೆಂಡಣಿಸೆ 
ಕೂರ್ಮ ಕುಪ್ಪಳಿಸಿದಂ ದಳ ನಡೆಯಲು (ತುರಂಗ, ೪೨-೨೩). [?) 


[ಸಂ.1 


೨೩೪೩ 


5 


10 


| 
| 
| 
| 
|] 


ಖುಷಿ 


ಖುಲ್ಲಾ "ಕುಲ್ಲಾ' ನೋ. 

ಖುವತ್ತು "ಕುವತ್ತು' ನೋ. 

ಖುಶಾಲ್‌ "ಕುಶಾಲು? ನೋ. 

ಖುಶಾಲ "ಕುಶಾಲು? ನೋ, 

ಖುಶಾಲಿ (ನಾ). ೧. ಖುಷಿ ; ಸಂತೋಷ. ೨. ಬಕ್ಸೀಸು; ಖುಷಿಗಾಗಿ 
ಕೊಡುವ ಹೆಣ: ಇವನು ಮೋತಿಚಂದನ ಬಳಿಯಲ್ಲಿ "ಖುಶಾಲಿ' 
ಬೇಡಿದನು (ಮೊ ಹಿನ. ೭೫); ಕೈತುಂಬ ಖುಶಾಲಿ ಸಿಗುತ್ತಿತ್ತು 
(ನಡೆದಾ. 11, ೧೧೯೦). [4- ಮರಾ. ಖುಶಾಲೀ) 

ಖುಶಾಲು "ಕುಶಾಲು' ನೋ. 

ಖುಶಿ, ಕುತ್ತಿ, ಕುಸಿ, ಕುಸ್ಕಿ, ಖುಸಿ, ಖುಸಿ (ನಾ). ೧. ಹಿಗ್ಗು; 
ಸಂತೋಷ; ಆನಂದ: ಮೂರು ಸರಿಸ್ಥಾನದವರು ವಪ್ಪಿ ಖುಶಿಯಿಂದ 
ನಂಬಿಗೆ ಭಾಷೆಯಿಂದ ನಿಶ್ಚೈಸಿದ ಮೇರೆ (ರಾಜೇಂದ್ರ. ೪೪); 
ಗುಡಿಸಲನ್ನು ಎತ್ತಿ ಸರಿಪಡಿಸುವವರನ್ನು ನೋಡಿ ಅವನಿಗೆ ಖುಶಿ ಬಂತು 
(ಕಣ್ಮಣಿ. ೫೩) ; ಸಂತೋಷದ ಸುದ್ದಿ ಕೇಳಿ ಹುಡುಗನ ತಾಯಿ ಖುಶಿ 
ಯಿಂದ ತನ್ನ ಒಬ್ಬಿಗೆಯನ್ನು ಸೂಚಿಸಿದ್ದೂ ಆಯಿತು (ಮೂರುದಾ. ೯೪). 
೨. ಮೆಚ್ಚುಗೆಯಾಗಿ ಕೊಡುವ ಹಣ; ಭಕ್ಷೀಸು: *ಖುಶಿ- 
ಮೆಚ್ಚಿಗೆಯ ಹಣ” (ಜಾನಕೋ. ೪೩) ; ಹಬ್ಬದ ಖುಶಿ ಕೇಳುವುದಕ್ಕಾಗಿ 
ಅಳು ಒಡೆಯನ ಬಳಿಗೆ ಬಂದನು (ರೂಢಿ): ಕುಶ್ಮಿ: ೧. ಬಸವನ 
ವ್ರತವ ಬಿಜ್ಜಳ ಕೇಳಿ ಮನದೊಳು ಕುಶಿಯಾಗಿ (ಬಿಜ್ಜರಾ, ಆ-೫೬) ; 
ಅಸಂಕೆಂದು ನೀ ಕುಶಿ ಪಡೆಯದೆ ಮೃದು ಉಸುರುತ (ಸಮುಮ. ೩೦). 
ಕುಷಿ: ೧, ಮನುಷ್ಯ ಪ್ರಯೋಜನಕ್ಕೆ ಬರುತ್ತಾನೆ. ಕೊಂಚ ಕುಹಿಮಾಡಿ 
ಕಳಿಸೋಣ (ಅಭಿಮಾ. ೪೮). ಕುಸ್ಮಿ: ೧. ಚೆಲ್ಲಿನಿಂ ನಿರ್ಜರರ 
ಪುರಮೆನಿಸಿ ನಗರ ಮೇಣ್‌ ಕುಸಿಯಾಯ್ತು ತ್ರಿಪುರದಭಿಧಾನದಿಂ 
(ಪರಶು. '೪೩-೩೪); ಅವ ಕುಸಿಲಿ ಬಂದನು ರಾಜನಾಸ್ಥಾನಕ್ಕೆ 
(ಸೌಂದಕಾ. ೧-೭೬). ಖುಷಿ: ೧. ನಾವು ಖುಷಿಯಿಂದ ನಮ್ಮ 
ಶೀಮೆಯಲ್ಲಿ ಇದ್ದೇವು (ರಾಜೇಂದ್ರ. ೧೪); ಆ ದ್ರೌಪದಿಯ ಸಾಹಸವನ್ನು 
ಕಂಡು ಅವನಿಗೂ ಖುಷಿಯಾಯಿತು (ಸ್ವಸ್ನಹೊ. ೪೨). ೨. ಪಾರ್ವತಿ 
» * ಸಾತೂನಿಗೆ ಒಂದು ರೂಪಾಯಿ ಖುಷಿ ಕೊಟ್ಟಿಳು (ಕುಂಕುಮ, ೨೩); 
ಹಿರಿಯನು . . . ಖುಹಿಗೆಂದು ೪ ರೊಪಾಯಿ ಕೊಟ್ಟು (ದಾಸಹು. ೩೧). 
೩, ಇಚ್ಛೆ ; ಇಷ್ಟ; ಮರ್ಜಿ: ನಮ್ಮ ಖುಷಿ ನೀವು ಕೇಳಬೇಳಾದ್ದೇ 
ಇಲ್ಲ (ಚಂದತೋ. ೧೫೬) ; ನಿಮಗೆ ಖುಷಿ ಬಂದಂತೆ ಮಾಡಬಹುದು 
(ಪುನರು. ೧೫೪) ; ಒಂದೊಂದು ಸಾರಿ, ಮನುಷ್ಯನಿಗೆ ಮೀರಿದ 
ಯಾವುದೇ ಶಕ್ತಿಯ ಲೀಲೆ ಅಥವಾ *ಖುಷಿ * ಎನ್ನಿಸುತ್ತದೆ (ಬಂಕಿಮ. 
೧೧೨). ೪. ವಿನೋದ; ಹಾಸ್ಯ: ಮಕ್ಕಳ ಖುಷಿಗೋಸ್ಕರ ನರಹರಿ 
ರಾಯ ಕೋತಿಯಂತೆ ಕುಣಿದ (ಸಾವಿಸ. ೪೮) ; ಖುಹಿಗಳಿಂದ ಭಾಷೆ 
ಹುಟ್ಟಿತೆಂಬುದು ಖುಷಿಗೆ ಹೇಳಿದ ಕುಶಾಲು ಮಾತೇ ಹೊರತು ಸತ್ಯ 
ಸಂಗತಿಯಲ್ಲ (ದ್ರಾಎವಿ. ೯೧). ಖುಸಿ: ೧. ಸೊಸಿಯು ಬರತಾಳಂತ 
ಖುಸಿ ಭನಳ ಮನದಾಗ (ಗರತಿ. ೫೯); ಮತ್ತೇನು, ಈಗಾದ್ರೂ 
ಖುಸೀನ? (ಕಿಡುಗು. ೩೯). ([-- ಪಾರ. ಒಂ. ಮರಾ. ಖುಶೀ) 


ಏ| ಖುಷಾದು (ನಾ). ಮುಕ್ತವಾದುದು ; ಅನಿರ್ಬಂಧವಾದುದು : 


ಇವನಿಗೆ ಯಾವುದೋ ಒಬ್ಬ ದೇಸಾಯಿ ಹದಿನೈದು ಕೂರಿಗೆ ಜಮೀನನ್ನು 
ಖುಷಾದಾಗಿ ಇನಾಮು ಕೊಟ್ಟಿ ದ್ವನಂತೆ (ಎಳೆಕ. ೨೪). 
[*- ಮರಾ. ಖುಶಾದ್‌ ; ಪಾರ. ಕುಶಾದ್‌] 
ಖುಷಾಮತಿ "ಕುಶಾಮತ್ತು' ನೋ. 


«| ಖುಷಾಮತು "ಕುಶಾಮತ್ತು' ನೋ. 
ಖುಷಿ "ಖುಶಿ ` ನೋ. 


ಖುಷಿಗಾರ ೨೩೪೪ 
ಖುಷಿಗಾರ (ನಾ). ಹಿಗ್ಗಿನವನು; ಸಂತೋಷಪಡುವವನು: ನಾನು 
ಖುಹಿಗಾರ, ನನಗೆ ಎಲ್ಲರೂ ಬೇಕು (ಮಲೆನಾ. ೬೫). 
[ಖುಷಿ (೮ ಖುಶಿ) * -ಗಾರ್ಕ (ಐ -ಕಾಅ)] 
ಖುಷಿಪಡಿಸು (ಕ್ರಿ). ಹಿಗ್ಗನ್ನುಂಟುಮಾಡು ; ಸಂತೋಷಪಡಿಸು ; 
ಪ್ರಸನ್ನಗೊಳಿಸು : ಖುಷಿಪಡಿಸಬಲ್ಲ ಒಂದು ಮಾತಾಡಬೇಕೆನ್ನಿಸಿತು 
(ಹೊಸಕ್ಷಿ. ೧೦೨). [ಖುಸಿಪಡು + -ಇಸ್ಕು] 
ಖುಸಿಪೆಡು (ಕ್ರಿ). ಹಿಗ್ಗು; ಸಂತೋಷಪಡು. "ಖುಸಿಪಡಿಸು 'ಸರಾ. 
[ಖುಷಿ (ಆ ಖುಶಿ) + ಪಡು] 
ಖುಷ್ಕರೀದಿ (ನಾ). ಯಾವುದೇ ನಿರ್ಬಂಧಕ್ಕೊಳಗಾಗದೆ 
ಸ್ವಸಂತೋಷದಿಂದ ಮಾಡಿದ ಖರೀದಿ; ಮುಂಗಡ ಪಡೆಯದೆ, 
ವಿವಾದವಿಲ್ಲದೆ ಮಾಡಿದ ಖರೀದಿ: (8). 
[ಖುಷ್‌ * ಕರೀದ್ಯಿ (ಆ ಖರೀದಿ)] 
ಖುಷಿ ಟ್ರ "ಕುಷ್ಟಿ? ನೋ. 
ಬುಸ್ಕಿಸೈರು (ನಾ). ಒಣ ಭೂಮಿಯಲ್ಲಿ ಬೆಳೆಯುವ ಪಯಿರು; 
ಹೊಲದ ಬೆಳೆ: ಮೇಲೆ ಹೇಳಿರುವ ವಿಷಯಗಳೆಲ್ಲ ಸಾಮಾನ್ಯವಾಗಿ |; 
ಖುಷಿ ಸ ಪೈರುಗಳಿಗೆ ಅನ್ವಯಿಸುತ್ತವೆ (ವ್ಯವಮ. ೨೪). 
[ಖುಷ್ಕಿ (ಆ ಕುಸಿ) * ಪೈರು (ಆ. ಪಯಿರ್‌)] 
ಖುಷ್ಬಾಷ್‌ "ಕುಷ್‌ಬಾಷ್‌' ನೋ. 
ಖುಸಿ "ಖುಶಿ' ನೋ. 
ಖುಳೆಖುಳೆ (ನಾ). ಒಂದು ಅನುಕರಣ ಶಬ್ದ: ಖಳನು ಖುಳಖುಳ 
ನೆಂದು ಕೂಗಲು ಕೋಟ ಸಿಡಿಲಿನ ರಭಸದಿ (ಪುರಂದ. ೩-೧೧೨-೨). 
ಖುಳುಖುಳು (ನಾ). ಓಂದು ಅನುಕರಣ ಶಬ್ದ: ' ಕುದುರೆಯ 
ಮೈಯಲ್ಲಿ ನಡೆವಾಗ ಓಡುವಾಗ ಖುಳುಖುಳು ಎಂಬ ದನಿ ಹುಟ್ಟುವುದು 
(ಅಶ್ವಟಃ. ೨೦-೪). 
ಖೂನ್‌ "ಖೂನಿ' ನೋ. 
ಖೂನ "ಕೂನ್ಯ' ನೋ. 
ಖೂನದೋರು (ಕ್ರಿ). ಗುರುತನ್ನು ಕಾಣಿಸು; ಸುಳಿವುದೋರು: 
ನೀನು ಖೂನದೋರದಿದ್ದೆರೆ ಪ್ರಾಣ ನಿಲ್ಲದೊ ನಿಮಿಷಾರ್ಧನಿಲ್ಲಿ .. 
ಎಂದವರು ಉಸುರುವರು (ಪರಪ. ೬೬). 
[ಖೂನ (೮ ಕೂನ್ಮ) * ತೋರು (ಆ ಕೋಣು,)] 
ಖೂನವಲ (ಕ್ರಿ). ಗುರುತಿಸು; ಲಕ್ಷಣವನ್ನು ತಿಳಿ: ನೀನು ಎನ್ನ 
ಸ್ವಾಮಿ ನಾನು ಭೃತ್ಯನೆಂದು ಖೂನವಜೌದನ ಕುಡತಿ ಜಲವ ವಿಡಿದು 
(ವಿಪ್ರಸು. ೩೪-೪). [ಖೂನ (೮ ಕೂನ್ಯ) * ಅಜಕ್ಕಿ] 
“ಖೂನಿ, ಖೂನ್‌, ಖೂನು (ನಾ). ಕೊಲುವಿಕೆ; ವಧೆ: 
ಉದ್ದೂರಿಗೈದಿಯಾ ಖೂನಿ ದರ್ಯಾಫ್ತನ್ನು ಮಾಡಿ (ಅರ್ಚಾವಿ. 
೩೧-೨೮) ; ಮೋತೀಬಜಾರಿನಲ್ಲಾದ ಖೂನಿಗಳ ವಿಚಾರ ನೀವು ಓದಿಲ್ಲವೆ 
(ರ ತ್ನ್ನಗೊ ೇ. ೩೮) ; ಖೂನಿ ಮಾಡಿದವ ಹೆಣ ಮುಚ್ಚಿ ಡ್ರಾನ ಅಂತ 
(ನಡೆದಾ. 1, ೩೩೭) ; ಅವನು ಖೂನಿ ಅಸಾಮಿಯೇನು? (ಭಾರತಿ. ೨೬) ; 
ಖೂನಿಗೆ ಮರಣದಂಡನೆ ವಿಧಿಸಿದರು (ರೂಢಿ). ಹಿನ್‌: (ರೈಸ೯ಗೆ |! 
1, ೫೫೩). ಖೂನು: ಎಲ್ಲೊ ಗಲಾಟಿ, ಖೂನು, ದರೋಡೆ |4| 
(ಸೂರ್ಯಪಾ. ೫೦-೬); ಚಿಕ್ಕ ಬಾಬುಗಳ ಖೂನಾಗಿ ಹೋಗಿದೆ | 
(ಸಾಹೇಬ್‌. ೫೮೩). [+ ಪಾರ. ಹಿಂ. ಮರಾ. ಖೂನ್‌] 
ಖೂನಿಗಾರ (ನಾ). ಖೂನಿಮಾಡುವವನು; ಕೊಲೆಗಾರ: 
ನಿನ್ನನ್ನು ಖೂನಿಗಾರರು ವಾಸಿಸುವ ಕತ್ತಲಿನ ಜೈಲಿಗೆ ಸೇರಿಸುತ್ತೇನೆ 
(ಗೋಪುರ. ೪). [ಖೂನಿ * -ಗಾರೈ (೮. -ಕಾಅ)] 
ಖೂನು "ಖೂನಿ' ನೋ. 


25 


85 


45 


ಪೇಚರ 


ಖೂಬ, ಖೂಬು (ಅ). ಹೆಚ್ಚಾಗಿ; ಹೇರಳವಾಗಿ: ಭಟಾರಜಿ. . . 
ನಿಮಗ ಪೈಸಾ ಖೂಬ ಕೊಡ್ತಾವ (ಸ್ವಾವಲಂ. 6). ಖೂಬು ; (ಕಿ). 
[*- ಸಾರ, ಹಿಂ. ಮರಾ. ಖೂಬ್‌] 
ಖೂಬಿ "ಖುಬಿ' ನೋ. 


'ಖೂಬು "ಖೂಬ' ನೋ. 


ಖೂಳೆ "ಕೂಟ' ನೋ. 

ಖೂಳೆತನ "ಕೂಳತನ' ನೋ. 

ಖೂಳೆ ಕೂಳ್ಳೆ' ನೋ. 

ಖೂಳೆಜಕೆಯ. (ನಾ). ನೀಚಪ್ರಭು: ಖೂಳೆಜಕಿಯರು ಚತುರಾ 
ಕಾರರಂ ಮೆಚ್ಚದಂತೀ ಧರೆಯೊಳು ದೌರ್ಜನ್ಯರೆಲ್ಲಂ ಪರಕೃತಿನುತಿಗಂ 
ಸಲುವರ್‌ (ಪುಣ್ಯಾಸ್ರ. ೧-೨೪). (ಖೂಳ + ಎಜಕಿಯ) 

ಖೂಲ "ಕೂಟ? ನೋ. 

ಖೆಳಾಬೆ "ಬೀಕಾಟಿ' ನೋ. 

ಖೆಕ್ಕು (ಕ್ರಿ). ಎಸೆ; ಬಿಡು; ಹೂಡು (7): ಉಕ್ಕಿದರು ಬಲ್ಲೆಯದಿ 
ಸುಭಟರು ಖೆಕ್ಕಿ ದರು ಮೊನೆಗಣೆಯ ಬೋಳೆಯ ಮಿಕ್ಕವರು ಸುರ 
ನಾರಿಯರ ತೋಳಿನಲಿ ಅಪ್ಪಿದರು (ಮೂಲರಾ. ೪-೧೬). [< ಸೆಕ್ಸು ?] 

ಖೆಡಿಲೆ (ನಾ). ಒಂದು ಜಾತಿಯ ಕುದುರೆ (?) : ನಾಫೇಣಿಂದಂ ಮೇರೆ 


ಹೊಲೆಯ ಕುದುರೆ 'ಖೆಡಿರೆಯ ಕುದುರೆ ನಾಡಕುದುರೆಗೆ ಪ್ರತಿ ಗದ್ಯಾ ಣ 
ಒಂದಳ್ಲಂ ಬೇಳೆ (ಎಕ. ೪, ಬೇಲೂರು.'೭೫-೧೧೧; 1. [2] 

ಖಿಡೆಯ "ಖೇಡೆಯ? ನೋ. 

ಖೆಡ್ಡಾ "ಕೆಡ್ಡಾ? ನೋ. 

ಖಿತ್ರಿ (ನಾ). ೧. ಕ್ಷತ್ರಿಯರಲ್ಲಿ ಒಂದು ಜಾತಿ: ಬೈಲುಗಂಬಾರರು 
- ಇವರ ಆಡ್ಡ ಹೆಸರು ಚವಾಣ . . . ಖೆತ್ರಿ .. . ಇತ್ಯಾದಿ (ಕಥಾಗೆ. 


೧೫೭). ೨. ಒಂದು ಕ್ಷುದ್ರ ದೇವತೆ: ಸೊಕಾ, ಜಟ್ಟ ಗ ಖಿತ್ರಿ. 
ಎಂಬ ದೇವತೆಗಳಿಗೆ ಇವರು ನಡಕೊಳ್ಳುವರು (en ೧೩೮). 
[«- ಮರಾ. ಜೀತ್ರೀ] 

ಖೀಕರಿಸು "ಕೇಂಕರಿಸು' ನೋ. 

ಖೇಕಾಟಿ, ಖೆಕಾಟಿ (ನಾ). ದೊಡ್ಡ ಧ್ವನಿಯಿಂದ ಮಾಡುವ 
ಉತ್ಸಾಹದ ಕೂಗು; ಕೇಕೆ: ಹರುಸ ವಿಸ್ಮಯಗಳಿಂದ ಕೂಗು 
ಖೀಕಾಟಿಗಳನ್ನು ಊರು ನಿನನ ಹಾಕುವವರೇ 
(am ಭಟ್ರ, ಖೆಕಾಬೆ: ಹಳ್ಳಿಗರು ಹಾಕುತ್ತಿರುವ ಕೂಗು ಖೆಕಾಟಿ 
ಗಳಿಂದ ಉತ್ಸಾಹ ತುಂಬಿ (ಗಂಗಾಗೌ, ೧೮). [«- ಮರಾ. ಖೇಕಾಟ) 

ಖೇೀಚಕ್ರ (ನಾ). ೧. ಆಕಾಶಮಂಡಲ. ೨. ರಾಶಿಚಕ್ರ. ೧,೨: 
ಆ ಪಂಡಿತಂ ಕನ್ನಗಳ್ಳನಂತೆ ಬಳಪಮಂ ತೆಗೆದು : . . ಕೃಷಿನಿರತನಂತೆ 
ರಾಸಿಯಂ ನಿಲಿಸಿ ವಿಹಗದಂತೆ ಖೇಚಕ್ರಮಂ ವರ್ಶಿಸಿ( ಸುಕುಮಾ.೩-೬ ವ). 

[ಸe.] 

ಖೇಚರ (ನಾ). ೧. ಆಕಾಶದಲ್ಲಿ ಸಂಚರಿಸುವವನು ; ಗಂಧರ್ವ, 
ವಿದ್ಯಾಧರ ಮೊದಲಾದ ದೇವಗಣಕ್ಕೆ ಸೇರಿದವನು: ಅಸಹಸಿತ 
ಭೂಚರ ಖೇಚರ ರಾಜಲೀಲಾ ವಿಲಾಸವಿಭವನುಂ (ಶಾಂತಿಪು. ೧೧೭೧ ವ); 
ಈಗಳಿನ ಪೊತ್ತಪ್ಪುದು ಖೇಚರನಿಶಾಚರದ್ಕುಚರೆ ಸಂಚಾರಮಲ್ಲದೆ 
ಭೂಚರಗೋಚರಮಲ್ಲಂ (ಸುಕುಮಾ.೩-೧೮ ವ).ಫಿ, ಸೂರ್ಯ, ಚಂದ್ರ, 
ನಕ್ಷತ್ರ ಮೊದಲಾದವು: ಗೆಲಿಲಿಯೋ ತನ್ನ ದೂರದರ್ಶಕದಲ್ಲಿ ಖೇಚರ 
ಗಳನ್ನು ಪರೀಕ್ಷಿಸಿದಂದಿನಿ೦ದ (ವಿಜ್ಞಾಕ. ೪೭). ೩. ಹಕ್ಕಿ; ಪಕ್ಷಿ. 
೪. [ಯೋಗ] ಯೋಗಮುದ್ರೆಯಲ್ಲಿ ಒಂದು ಬಗೆ: ಖೇಚರದ 
ಮುದ್ರೆಯನು ಆಚರಿಸಲಜಕಿದಿಹಕೆ ಲೋಚನವು ಮೂಜು ತನಗಕ್ಕು 
ಭೂಚರನು ಖೇಚರನಕ್ಕು (ಸರ್ವಜ್ಞ. ೫೪೬). [ಸಂ.] 


ಖೇಚರಚಕ್ರಿ 


ಖೇಚರಚಕ್ರಿ (ನಾ). ೧. ಜೀವಕೆಗಳ ಚಕ್ರವರ್ತಿ; ಇಂದ್ರ. | 
೨. ವಿದ್ಯಾಧರರ ಚಕ್ರವರ್ತಿ; ಜೀಮೂತವಾಹೆನ: ಮಜ! | 
ವೊಕ್ಕೊಡೆ ಖೇಚರಚಕ್ರಿ ನನ್ನಿಯಂ ನುಡಿವೊಡೆ ಕರ್ಣನಾಂತೊಡೆ 
ಕೃತಾಂತಂ (ಎಕ. ೪, ಹಾಸನ. ೬೯-೪೨; 1156). [ಖೇಚರ + ಚಕ್ರಿ) 
ಖೇಚರತ್ಚ (ನಾ). ಆಕಾಶ ಸಂಚಾರಿಯಾಗಿರುವಿಕೆ; ಆಕಾಶ,ಗಮನ | 
ವಿದ್ಯೆ: ಭೂಚರತ್ವ ಖೇಚರತ್ವ ಆತೀತ ಅನ್‌ಗತವರ್ತಮಾನ .. .| 
ಇವೆಲ್ಲವ ಕಲಿತಡೇನೋ (ಮ ಡಿ ಮಾ. ೪೩-೬೧) ; ಪಟ ಬಾಲಸರವ 
ಕೂಡಿದ್ದಡೇನು ಸೂತ್ರ ಕಿಂಚಿತ್ತು ತಪ್ಪಿದಡೆ ಅದು ಖೇಚರತ್ವದಲ್ಲಿ 
ಆಡಲಟಕಿಯದು (ಮೋಳಿಮಾ. ೩೭-೧೫೬), [ಸಂ.) 
ಖೀಚರಮಂಡಲ (ನಾ). ಪಕ್ತಿಗಳ ಸಮೂಹ: ಪೃಥ್ವಿಯಾಕಾಶದ 
ಮಧ್ಯದಲ್ಲಿ ಖೇಚರೆಮಂಡಲ, ಆ ಮಂಡಲದರಸು ಪವಿಹಂಗರಾಜ 
(ಕಲ್ಯಾಶಾಂ. ೧೧-೧೦೭). [ಖೇಚರ + ಮಂಡಲ) 
ಖೇಚರರಾಜ (ನಾ). ವಿದ್ಯಾಧರ ರಾಜ, ಅರಸು: ಪ್ರೀತಿಲತಾ 
ಶಾಖಾಯಮನಡರ್ದಪೆನೆಯೆಂದು ಖೇಚರರಾಜಂ (ಶಾಂಕಿಪು. ೫-೩೪). 
[ಖೇಚರ 4 ರಾಜ]. 
ಖೇಚರವಾರವಧು (ನಾ). ದೇವಲೋಕದ ಸೂಳೆ: ಚತುರ ಬೇಡರ 
ವಾರವಭೂ ನಿಧಾನಮಾದಿತ್ಯಪುರಂ ಪುರಂದರಪುರಪ್ರತಿಮಂ 
(ಚಂದ್ರಪು. ೬-೫). [ಖೇಚರ 4 ವಾರನಧು] 
ಖೀಚರಾಹಿ (ನಾ). ಸೂರ್ಯಚಂದ್ರರನ್ನು ನುಂಗುವ ಸರ್ಪ; 
ರಾಹು: *ಇನರಿಪು ವಿಧುಂತುದಂ ಸ್ವರ್ಭಾನು ಸಿಂಹಿಕಾತನಯಂ 
ತಮಂ-ಖೇಚರಾಹಿಯೆನೆ ರಾಹು? (ಮಂಗರಾ.೧೨-೭). [ಖೇಚರ ಅಹಿ] 
ಖೇಚರಿ (ನಾ): ೧. ಡೇವತಾಸ್ತ್ರೀ; ವಿದ್ಯಾಧರಿ: ಖೇಚರಿಯೋ 
ಭೂಚರಿಯೊ ನಿಶಾಚರಿಯೋ ರೂಪು ಬಣ್ಣಿಸಲ್ಫಾರ್ಗಮವಾಗ್ಲೋಚರಂ 
(ಸಂಪಭಾ. ೩-೧೪). ೨.- ಖೇಚರ ೪: ಷಣ್ಮ್ಮಖೀ, ಖೇಚರೀ, 
ಶಾಂಭವೀ ಮೊದಲಾದ - ಮುದ್ರಾಭೇದಂಗಳಿಂ (ವಿವೇಕ. ೧೫೪); 
ಸಚರಾಚರಾತ್ಮ ನೊಳ್ಳೆಕ್ಕಮೊಂದಿಪ ಖೇಚರಿಯ ಮುದ್ರಾವಿಶೇಸಷಣಮಂ 
ನಿರೂಪಿಸಿದ (ಗಗಶಾ, ೧೨ ಸೂಚನೆ). [ಸಂ. ಖೇಚರೀ) 
ಖೇಚರಿಮುದ್ರೆ (ನಾ). - ಖೇಚರ ೪; ಇಂತು ಖೇಚರಿಮುದ್ರೆಯಲಿ 
ಜಯಮಾಂತಡಲ್ಲಿಗೆ... ಸ್ಫೈರ್ಯತೆಯಾಹದೈ (ಗಗತಾ, ೧೨-೬೨). 
[ಖೇಚರಿ * ಮುದ್ರೆ) 
ಖೇಚರೀಮುದ್ರೆ (ನಾ). - ಖೇಚರ ೪: ನಾದಾನುಸಂಧಾನದಲ್ಲಿ 
ಮನೋಮಾರುತಂಗಳು ' ನಿಶ್ಚಲಮಾಗಿರ್ಪುಜಿ ಖೇಚರೀಮುದ್ರೆ ಎನಿಸು 
ವುದು (ಅಖಂಡೇ. ೨೨೬-೭೩) ; ಖೇಚರೀಮುದ್ರೆಯೇ ಮೊದಲಾದ ಹಠ 
ಯೋಗ ಕ್ರಿಯೆಗಳಿಗೂ ಈ ವಯಸ್ಸು ಯುಕ್ತವಾದುದೆಂದು ಹೇಳುತ್ತಾರೆ 
(ಭಾರದ. ೧೫೮). [ಸಂ. ಖೇಚರೀಮುದ್ರಾ (ಖೇಚರೀ + ಮುದ್ರಾ)] 
ಖೇಚರೇಂದ್ರ (ನಾ). ಎ ಖೇಚರರಾಜ : ಕಂಠಿಕೆಯನುಭಯ ವಿದ್ಮಾ 
ಧರಶ್ರೇಣೆಗಳ್‌ ಮಂಗಳ ಗೀತಾತೋದೆ ನಾದಂಗಳೊಳೆ ಪುದುನಿನಂ 
ಕಟ್ಟಿದಂ ಖೇಚರೇಂದ್ರಂ (ಆದಿಪು. ೧-೭೬); ಖೇಚರೇಂದ್ರವಿಲಾಸಂ ಲ 
ತನಗೆಕ್ಕಲಾವಣಮೆನಲ್‌ (ಮಲ್ಲಿಪು. ಆ-೭). 
ಖೀಟ (ನಾ). ೧. ಹಳ್ಳಿ; ಗ್ರಾಮ: « ಗ್ರಾಮದಾನಂ ಖೇಟಮಕ್ಕು? | 
(ಮಂಗರಾ, ೫೬-೧); ಗಿರಿ ಸರಿತ ಸಂರುದ್ಧಂಗಳಪ್ಪ ಖೇಟಂಗಳುಮಂ 
(ಆದಿಪು. ೪-೬೪ ವ), ಪುರ ನಗರ ಖರ್ವಟ ಮಡಂಬ ಸ್ತುರಿತ ಖೇಟ 
ಗ್ರಾಮವೆಂಬವನೆರಡು ಭಾಗವ ಮಾಡಿದರು ಕೂಡಿದರು ಸಮವಾಗಿ 
(ಕುವ್ಯಾಆ. ೧೯-೪). ೨. ಕಫ; ಶ್ಲೇಷ್ಮ: *ಶ್ಲೇಷ್ಮದಲ್ಲಿಯುಂ ಖೇಟ 
ವೆಂಬುದು ೫ (ಹಲಾಯು.೧೩೨-೬); *ಶ್ಲೇಷ್ಮಮಂ ವರ ಖೇಟನೆಂಬುದು? 
(ಮಂಗರಾ. ೧೩೯-೫). ೩. ಬೆಟ್ಟದ ಶಸ್ಸಲು; ಗಿರಿಯ ಸಾನು. 


ವಿ೪೫ 


[ಖೇಚರ + ಇಂದ್ರ] | 
40 


ಖೀಡಾಕುಿ 


೪. ಗುರಾಣಿ; ಹರಿಗೆ; ಅಡ್ಡಣ; ಢಾಲು: *ಖೇಟ 
ಮುಡ್ಡಣಂ? (ಕವಿಕಂ. ೧೨೬) ; ಮೂರು ಅಡಿ ಎತ್ತರದ ವೀರಭದ್ರ 
ಕತ್ತಿ ಬಾಣ, ಧನುಸ್‌, ಖೇಟ ಹಿಡಿದಿದೆ (ಹೊಯ್ಸ ವಾ. ೯೫). 
೫. ಆಕಾಶದಲ್ಲಿ ಸಂಚರಿಸುವುದು; ಪಕ್ಷಿ, ೬. ಬೇಟಿ; ಶಿಕಾರಿ. 
೬. ನೀಚವಾದುದು; ಹೀನವಾದುದು; ನಿಕೃಷ್ಟವಾದುದು : 
*ಅರ್ವಾಣಂ . .. ಖೇಟಂ, ಪಾಪಂ, ರೇಫಸಂ- ಈ ೧೩ ಹೊಲ್ಲಹ 
ವಸ್ತು” (ಹಲಾಯು. ೫೬-೧೮೨). ೮. ನೀಚ; ಅಧಮ; ಪಾಪಿ: 
“ಪಾಪಿ ಬೀಟಿಂ , ನಿಕೃಷ್ಟನೆನೆ ಕಷ್ಟನೆಂದೆಂಬನಗೆ ನಾಮಮಕ್ಕುಂ ೫ 
(ಮಂಗರಾ. ೬೭-೪) ; *ಪುರ ಗಿರಿಸಾನುಂ ಕಫಮಡ್ಡಣಂಗಳಿವು ಖೇಟಾ 
ಖ್ಯಾನಂ (ನಾನಾರ. ೨೪). [ಸೆಂ.] 
ಖೀಟಕ (ನಾ). ೧. ಹಳ್ಳಿ ; ಗ್ರಾಮ: “ಗ್ರಾಮದಾನಂ, ಖೇಟಿಕಂ- ಈ 
೨ ಖೇಡಂ” (ಹಲಾಯು. ೪೩-೧೦೩), ನಗರ ಗ್ರಾಮ ಮಡಂಬ 
ಖೇಟಿಕ ಸಮುದ್ಭೂತಾತಿ ಸೌಖ್ಯಂಗಳಿಂ (ಯಾದಮ. ೧-೪೦). 
| ೨. ಅಡ್ಡಣ; ಹೆರಿಗೆ; ಢಾಲು: “ಖೇಟಿಕಂ, ಫಳಕಂ, ಚರ್ಮ, 
ಆವರಣಂ- ಈ ೪ ಹರಿಗೆ? (ಹಲಾಯು. ೭೬-೩೦೬); ಮಿಸುಪ್ಪಸಿ' 
ಖೇಟಕಮಿಂತಿವೊಂದುಗುಂದದೆ ನಿಲೆ (ಪಂಪಭಾ. ೭-೭೯); ಪಂಚರತ್ನ 
ಮಯ ಖೇಟಕದಂತಿರೆ ಬಿರ್ಚಿ ಬರ್ಹಮಂ. ಪದೆದು ನವಿಲ್ಲಳಾಡೆ 
(ಜಗವ. ೪-೩೦). ೩. ಕಫ; ಶ್ಲೇಷ್ಮ. ೪. ಬೆಟ್ಟದ ತಪ್ಪಲು; 
ಗಿರಿಯ ಸಾನು: *ಪುರಶ್ಲೇಷ್ಮಂ ಹರಿಗೆಗಳುಂ ಗಿರಿತಪ್ಪಲು ನಾಲ್ಕು 
ಖೇಟಕಾನ್ವಯ ೫ (ನಾನಾಕಂ. ೫೯). [ಸಂ.] 
ಖೇಟಿಗತಿ (ನಾ). ಪಕ್ಷಿಗಳಂತೆ ಆಕಾಶದಲ್ಲಿ ಸಂಚರಿಸುವಿಕೆ : ಒಂದು 
ಕೋಟಗೆ ಮಿಗಿಲು ನೋಟಿಕರ-ಸಾಫಲ್ಕ ಮಕ್ಕುದಲೆ ನಿಜಸಂಗ ಬೂಟಕದ 
ಸಂಗ ಬಿಡು ನಿನ್ನೊಳಿರುತಿರೆ ಮಣಿಯು ಖೇಟಗತಿ ಗುಹೇಶ್ವರ (ಅವಚಂ, 
೨೮೨-೧೨೯೩). “ಸುರಕ್ಷಿತ ಪ್ರಯಾಣ? : (ಅವಚಂ. ಕೋಶ). 
[ಖೇಟ + ಗತಿ] 
ಖೇಡ (ನಾ). ೧. ಹಳ್ಳಿ; ಗ್ರಾಮ; “ಎತ್ತರವಾದ ಕೋಟಿಯನ್ನುಳ್ಳ 
ಊರು? (ವಡ್ಡಾರಾ.೧೯೯). *ಗ್ರಾಮದಾನಂ, ಖೇಟಕಂ- ಈ ೨ ಖೇಡಂ” 
(ಹಲಾಯು. ೪೩-೧೦೩) ; ಗ್ರಾಮ ನಗರ ಖೇಡ ಖರ್ವಡ ಮಡ್ಗಂಬ 
ಪತ್ತನ ದ್ರೋಣಾ ಮುಖಂಗಳಂ ವಿಹಾರಿಸುತ್ತಂ (ವಡ್ಡಾರಾ. ೭-೨); 
ನಡೆದಳು ನಗರೆ ಪುರೆ ಖೇಡಖರ್ವಡಗಳ ನಿಟ್ಟಿ ಸುತ(ಕುರಾಸಾಂ.೪೧-೮೦). 
೨. ಹೆದರಿದವನು , ಭಯಗ್ರಸ್ತ : “ ಖೀ[ಪಾಠಾಂ. ಬೇ]ಡನೆನೆ ಭೀತ 
ಚಿತ್ತಂ? (ಭಾರನಿ. ೫); ಖೇಡೆನಾಗದಿರದುಭುತಧ್ವನಿಮಾಡೆನಂಜದಿರು 
(ಕುವ್ಯಾವಿ. ೬-೬೬); ನೀ ಮರುಳಲಾ ಶಲ್ಯ ಫಡ (ಲ ಜಿತಕಾಮನೇ 
ಬಡಭೀಮನುಣುಜಿಗೆ ಖೇಡನಾದೆಯಲ (ಕುವ್ಯಾಕ. ೧೨-೧೭). 
[ಆ ಸಂ. ಖೀಟ] 
ಖೇಡಕುಳಿ "ಕೇಡಾಕುಳಿ' ನೋ. 
ಖೀಡತನ' (ನಾ). ಹೆದರಿಕೆ; ಪುಕ್ಕತನ; ಹೇಡಿತನ: ಮೆಚ್ಚಿದುದ 
ನುಡಿ ಖೇಡತನವೇಕೆ (ಕುವ್ಯಾದ್ರೋ. ೧-೩೯) ;,ಗೆಯನನು ಬೇಡಬಂದಳು 
. ನಿನ್ನೆ ವಧು ನೀ ಖೇಡತನವನು ಮಾಡದೀಕ್ಷಣ ಕೊಟ್ಟು ಕಳುಹಲೈ 
ನಾಡು ಮೆಚ್ಚುವುದು (ಕೋಗಯ. ೧೪-೯). [ಖೇಡ + -ತನ] 
ಖೇಡನ (ನಾ). ಆಟ; ಕ್ರೀಡೆ; ಲೀಲೆ: ಖೇಡನ ನರ್ತನ ಹಾಸ್ಯನನಾ 
ಡಂಬರ ನಟನ ವೇಣುವಾದನ ಗೇಯ ಕ್ರೀಡೆಗಳಿಂ... ,ರಾಮಕೃಷ್ಣ'ರಿರ್ದ 
ವಸರದೊಳ್‌ (ಜಗವಿ. ೪-೪೮). [< ಸಂ. ಖೇಲನ] 
ಖೀಡಯ "ಖೇಡೆಯ' ನೋ. 
ಆ  ಖಹೇಡಾಕುಳಿ "ಕೇಡಾಕುಳಿ' ನೋ. 
ಖೇಡಾಳುಭಾ "ಕೇಡಾಕುಳಿ' ನೋ, 


10 


13 


20 


25 


30 


ಖೇಡಿ 


ಪೇಡಿ (ನಾ). ಹೇಡಿ, ಅಂಜುವವನು; ಭೀರು: ಸ್ವಾಮಿನಾಥನ್‌ 

ಸ್ವಲ್ಪ ಖೇಡಿ, ಸ್ವಲ್ಪ ಪುಕ್ಕಲು (ಸ್ವಾಮಿಸ್ನೇ. ೧೦). 
[ಖೇಡ -ಇ್ಯ] 

ಪೀಡೆಯ, ಖೆಡೆಯ, ಖೇಡಯ, ಖೇಡ್ಳು, ಖೇಳಕ (ನಾ). ಗುರಾಣಿ; 
ಅಡ್ಡಣ; ಹರಿಗೆ: ತೋಡುವಿಲ್ಲಂಬು ತರಕಸ ಬಲ್ಲೆಯ ಜೋಡ 
ಖೇಡೆಯ ಸವಗ ಸೀಸಕದ (ಕುರಾಸಾಂ. ೧೧-೧೭) ; ಜೋಡು ಸೀಸಕ 
ವಾಂತ ಸಬಳಿಗಕೊತ್ತಂಡ ಚೂಡಾಯ್ತ ಹರಿಗೆ ಬಿಲ್ಲವರ ಖೇಡೆಯವಡೆದ 
ರಾವುತ ಜೋದ ರಥಿಕರ ನೋಡ ಚಿತ್ತ್ವೈಸೆಲೆ ದೇವ (ಮೋಹತ. ೨೦-೫೪); 
ಖೇಡೆಯದೆ ಕೆಂಬಿಸಿಲುರವಣಿಗೆ ನಿಡುನಾಳ ಮಿಂಚಿಗೆ ಖಚರನೆದೆಗೆಟ್ಟ 
(ಸಾಳ್ವಭಾ. ೬-೩೪). ಖೆಡೆಯ : ಖೆ[ಪಾಂ20. ಖೇ]ಡೆಯ ನೂಲ ಹರಿಗೆ 
ಬದ್ದರ ಠೌಳಿ ಜೋಡು ಸವಗ ಪಕ್ಕರಕೆಯೂ (ಕುರಾಸಾಂ. ೪೧-೫೦) ; 
ಕಂಗಳ ಬಾಣ ಧನು ಭ್ರೂ ಪೇರ್ಮೊಲೆಯೆ ಖೆಡೆಯ ನಖ 
ಸುರಗಿ (ಭೈರವೇ. ೨-೪೦) ; ರತ್ನದಿಂ ಸಮೆದು ಪಿಡಿದ ಖೆಜೆಯವೆಂಬಂ 
ತೆಸೆದುದು : .. ಮೂಡುವ ಚಂದ್ರಬಿಂಬ (ರಾಮವಿ. ೧೦-೧೬). 
ಖೇಡಯ : ಉಗುರ್ಗಳ ಸುರಗಿಗಳ ನೆಲೆಮೊಲೆಯ ಖೇಡಯದ 
ಕರಮೆಸೆವ ಮೊಗದಡ್ಡಣದ ಪಂಕರುಹ ಬಾಣನ ಸೇನೆ ನಡೆತಂದುದು 
(ಸನತ್ಯು. ೯-೬೧). ಖೇಡ್ಕ್ಯ: “ಚರ್ಮಿನ್‌, ಫಲಕಪಾಣಿ :-೨ ಹಲಿಗೆ 
ವುಳ್ಳನನು, ಖೇಡ್ಕವುಳ್ಳ ವನು ಚ್ಟ (ಸಿದ್ಧಾಂತಿ. ೨೨೧); ಕಠಿನವಾದ 
ಖೇಡ್ಕವಂ ಕೊಂಡು (ಸಾಗಂಧಿ. ೫೫-೧೬). ಖೇಳೆಕ ; *ಖೇಟಕಕ್ಕೆ 
ಖೇಳಕಂ ಹರಿಗೆ” (ಸಂಜೀವ. ೨೯). 

[4- ಪ್ರಾ. ಖೇಡಯ «ಸಂ. ಖೇಟಕ] 

ಖೇಡ್ಕ, "ಖೇಡೆಯ' ನೋ. 

ಖೇಡ್ಕ "ಕೆಡ್ಡಾ' ನೋ. 

ಖೇಣಿ "ಕೇಣ್ಮಿ' ನೋ. 

ಖೀಣಿಕಾಅ "ಕೇಣಿಗಾಅ' ನೋ. 

ಖೇತಬಾಡಿ (ನಾ). ಬೇಸಾಯ; ಆರಂಬ; ಕೃಷಿ: ತನಗೆ. . .ಜಾಗೇ 
ಕೊಟ್ಟು ಖೇತಬಾಡಿ ಮಾಡಿಸಿಕೊಡಬೇಕೆಂದು ಹೇಳಿಕೊಂಡದ್ದರಿಂದಾ 
(ಹೈದರ. ೩೪). [+ ಹಿಂ. ಖೇತೀಬಾರೀ] 

ಖೇಶಿ (ನಾ). ಎ ಖೇತಬಾಡಿ: “ಉತ್ತಮ ಖೇತಿ, ಮಧ್ಯಮ ಬೇಪಾರ, 
ಕನಿಸ್ಮ ನೌಕರಿ” ಎಂಬ ಗಾದೆಯು ಒಕ್ಕಲುತನದ ಗೌರವವನ್ನು 
ತೋರಿಸುತ್ತದೆ (ಮುಂಬಯಿ. ೬-೨೮೭). [4 ಹಿಂ. ಖೇತೀ] 

ಹೇತ್ವಾರೆ (ನಾ). ಗ್ರಾಮಗಳಲ್ಲಿರುವ ಜಮೀನುಗಳ ದಾಖಲೆ 
ಪುಸ್ತಕ: (ಮೈಗೆಜೆ. 1೪, ೭೭೬). (1 

ಖೇದ (ನಾ). ೧. ಉಮ್ಮಳ; ದುಃಖ; ವ್ಯಥೆ: “ನಿರ್ವೇದಃ, ಖೇದಃ 
- ಈ ೨ ಉಮ್ಮಳಂ? (ಹಲಾಯು. ೧೨೪-೬೯), ಖೇದಂ ಮಾಣ್ಗೆ 
ಶುಭೋದಯಂ ಸಮನಿಕುಂ (ಪಂರಾಮಾ. ೧೦-೮೬); ಬೇದನೆಯೊಳಹಹ 
ಮೆಂಬುದು ಪೇದದೊಳಚ್ಚರಿಯೊಳಕ್ಕ ಟಾ ಎಂಬುದು (ಶಮದ. ೩೦೮) ; 
ಹೃದಯಕಿರುವ ಮೈಗಿರುವ ಹರ್ಷಖೇದಗಳ ಸ್ಪರ್ಶಗಿರ್ಶ (ಅರಳು. ೧೭೯). 
೨. ಕುದುರೆಯ ನೆರೆತ; ಹೇಷಾರವ. ೩. ಸಿಂಹದ ಗರ್ಜನೆ. 
೪. ಸ್ವಲ್ಪವಾದುದು; ಅಲ್ಪ. ೫. ಬಿದಿರು. ೬. ವಿಷ. ೬. ದಣಿವು; 
ಬಳಲಿಕೆ; ಆಯಾಸ:: *ಹಯಸಿಂಹನಾದವತಿದುಃಖಂ ಸ್ವಲ್ಪ 
ತ್ವಕ್ಸಾರಮುಂ ಗರಳಂ ಖೇದವೆನಿಕ್ಳು* (ನಾನಾರ. ೫೬). [ಸಂ.] 

ಖೇದಗೊಳ್‌ (ಕ್ರಿ). ದುಃಖವನ್ನು ಹೊಂದು; ವಿಷಾದ ಪಡು : (ಕಿ). 

[ಖೇದ ಕೊಳ್‌] 

ಖೇದಪಡು (ಕ್ರಿ). - ಖೇದಗೊಳ್‌: ನಮಗಾಗಿ ನೀವು ಖೇದ 

ಪಡುವುದು ಬೇಡ (ರಂಗರೋ. ೯). [ಖೇದ * ಪಡು] 


೨೮.೪೬ 


ಖೇಲ 


| ಖೀದವಿಡಂಬನ (ನಾ). ೧. ಖೇದ ಹಾಗು ವಿಡಂಬನೆ: ಖೇದ 
ವಿಡಂಬನಕರುಣಾನಾದಡೊಳಯ್ಕೋ ಎನಿಪ್ಪುದವಕರಿಸಿರ್ಕುಂ (ಶಮದ. 
೩೦೭). ೨, ದುಃಖ ಮೊದಲಾದುವುಗಳ ಅಭಿವ್ಯಕ್ಕೆ : (8). 
[ಖೇಡ + ವಿಡಂಬನ) 
5 | ಖೇದಶ್ರಮ (ನಾ). ಅತ್ಯಂತವಾದ ಶ್ರಮ; ದಣಿನಿನಿಂದಾದ 
ಬಳಲಿಕೆ: ಲಸದಾಸ್ಕೋದಯಮಿಂದುಬಿಂಬದುಜಯಂ ತಾನಾಗೆ ಖೇದ 
|  ಶ್ರಮಶ್ವಸಿತಂ ಮಾರುತಮಾಗೆ ... ನಿರ್ಭರ ರತೊದೀರ್ಣಾರ್ಣವಂ 
ಘೂರ್ಣಿಸಲ್‌ (ಶಾಂತಿಪು, ೮-೧೦೨). [ಖೇದ * ಶ್ರಮ] 
ಖೇದಾಂತ (ಗು). ದುಃಖದಲ್ಲಿ ಕೊನೆಗೊಳ್ಳುವ; ದುಃಖಾಂತ; 
ವಿಷಾದಾಂತ: ಈ ಖೇದಾಂತನಾಟಕದಿಂದ ನಾನು ಸರ್ವಸ್ವವನ್ನು 
ಕಳೆದುಕೊಳ್ಳುವುದು ಮಾತ್ರವೇ ಅಲ್ಲದೆ, ರಾಜದಂಡನೆಗೂ ಗುರಿಯಾಗ 
ಬೇಕಾಗುವುದು (ಬಿನ್ನಟೀ. ೪೪). [ಖೇದ + ಅಂತ್ಯ) 
ಖೇದಾಂಧತೆ (ನಾ). ದುಃಖದಿಂದ ಕಂಗೆಡುವಿಕೆ, --ಬುದ್ಧಿಗೆಡು 
ವಿಕೆ: ಏಂ ಬಾಲಕ್ಕೆ ನಿನಗೆಂದಟಲ್ಲಳ್‌ ತಲಟ್ಟುರೆ ಸತಿ ಸುಮತಿ 
ಕುಮತಿ ಖೇದಾಂಧತೆಯಿಂ (ಕಾಂತಿಪು. ೬-೬೪). [ಬೇದ ಅಂಧತೆ] 
ಖೀದಾಶ್ರುಜಲ (ನಾ). ದುಃಖದಿಂದ ಬರುವ ಕಣ್ಣೀರು; 
ದುಃಖಾಶ್ರು: ಖೇದಾಶ್ರುಜಲಂ ಮೊದಲೊಳ್‌ ಸೂಸೆ ಬಚಕಿಕ್ಕಂ ವಿದಿತಾ 
ಚ್ಕುತಮಹಿಮನಾಗಿ ಬಲನೇಲಟ್ತಂದಂ (ಜಗವಿ. ೩-೮೮). 
[ಖೇದ + ಅಶ್ರುಜಲ] 

ಖೇದಿಸು (ಕ್ರಿ). ಉಮ್ಮಳಿಸು; ದುಃಖಿಸು; ವ್ಯಥೆಷಡು : ನೀವಿನ್ನು 
ಕೀಟ್ಬಿಟ್ಟು ನುಡಿಯೆ ಕಾದೆಂಬರೀದೇವಿ ಖೀದಿಸುವಳ್‌ (ಕಾದಂಉ. ೧೫೭); 
ಆ ದಂಡಕಂ ... ದುರ್ಗಶಿಗಳೊಳ್‌ ತೊಟಲ್ಲೀಗಳ್‌ ಪರ್ದಾಗಿರ್ದನೆನೆ 
ಕೇಳ್ದದರ್ಕೆ ಖಗಂ ಖೇದಿಸೆ (ಪಂರಾಮಾ. ೯-೧೫ ವ); ಎಮಗೆ ನಿನಗೆ 
ಪುನರೀಕ್ಷಣ ಮಾಸಕೆ ಸಮನಿಪುದೇಕೆ ಖೇದಿಸುವೆ (ವರ್ಧಚ.೯-೧೯); ಖೇದಿ 
ಸದಿರೈ ಭಿಲ್ಲರಾಣ್ಮ, ಸೈರಿಸು (ಹೆಬ್ಬೆರ. ೧೬-೬). [ಖೇದ - ಇಸ್ಕು] 

ಖೇನ (ನಾ). ಒಂದು ಬಗೆಯ ಸಸ್ಯ(?) : *ಸರ್ವಮೂಲಾ - ರೋಮ 
ಕಂದರ, ಖೇನ?ಿ (ಓಷಧಿ. ೯೩). [?] 

ಖೇಪು "ಖೇನೆ' ನೋ. 

ಖೇಪೆ, ಖೇಪು (ನಾ). ಸರದಿ; ಬಾರಿ; ಸಲ; ಪಾಳಿ: ಇನಿತು 
ಸಂತಾನವನು ಧರೆಣಿಯಲನಿತುವನು ಸಂಹರಿಸಿ ಕೊಡುವನು ವನಜ 
ಲೋಚನ ಮುಂದೆಯಿಪ್ಪತ್ತೊಂದು ಖೇಪೆಯಲಿ (ಕುವ್ಯಾಆ. ಓರಿಇ. 
೨೫-೫೯) ; ಕಾದನೈ ಹೊಲದೊಂದು ಖೇಪೆಯಿ (ಪಾಳಾಂ. ನೊಂದು 
ಸಾರಿಗೆ]ನಾ ದಯಾಂಬುಧಿ ಮತ್ಸ್ಯನಾಗಿಯೆ ಮೇದಿನಿಯ (ಸಂಭಪ.೪-೯). 
ಖೇಪು: (ಕಿ). [<- ಹಿಂ. ಮರಾ. ಖೇಪ್‌; ಪಾರ. ಕ್ಷೇಪ್‌] 

$5| ಹೇಮ (ನಾ). ಕುಶಲ; ಕ್ಷೇಮ: ಎಲ್ಲಾ ಖೇಮ; ನೀನೆಲ್ಲಾ 
| ಕ್ಷೇಮ? (ಸಿವಭಾ. ೧೧೩). [-ಪ್ರಾ. ಖೇಮು; ಸಂ. ಕ್ಷೇಮ] 
ಪೇಯ (ನಾ). ತಗ್ಗು; ಕಂದಕ; ಅಗಳು: ಗಂಭೀರಾರಾನದಿಂ 

|. ಪಲ್ಮೊರೆನವೋಲಿಸೆಗುಂ ಸುತ್ತಿ ಪಾನೀಯ ಖೇಯಂ (ಸುಕುರ್ಮಾ-೫೭). 
[ಸಂ.) 

“| ಖೇರೆ (ನಾ). (9): ಅವಣಿಡೆಗೆಡೆಗೆ ಬೆಳ್ಳಿಯ ಮೊಳೆಗಳಂತೆಸೆವ ಬಾಟ್‌ 
ಯಂಕುರದ ಖೇಡ [ಪಾಳಾಂ. ತೆರ, ಕೇತೆರ]ನೊರೆದು (ಲೀಲಾವ. 
೧೧-೫೮ವ). ಔ "ಬೇರು' ಎಂಬುದರ ಅಪಲಿಖಿತನಿರೆಬಹುದೇ? 

(1) 

ಖೇಲ, ಖೇಳ್ಕೆ (ನಾ). ಆಟ; ಕ್ರೀಡೆ: “ಖೇಲ- ಕ್ರೀಡೆ? 
(ಅಕಾನಿ, ೮-೧); ಖೇಲಮದು' ಪೊಸತು ಕೇಳಿಲ್ಲ ಕಂಡಿಲ್ಲೆಲ್ಲಿಯುಂ 
(ದುರಪು. ೧೬-೪೭). ಖೇಳೆ. "ಖೇಳಮೇಳ' ಪರಾ. [ಸಂ.] 


15 


25 


45 


2-33 


ಖೇಲಕ 


ಖೇಲಕ (ನಾ). ಆಟವಾಡುವವನು ; ಆಟಗಾರ: ಬಾಳಸಿರಿ ಸೊಗಸು 


ಗಳ ಪೆರ್ಚಿಸನು ಖೇಲಕನು, ಕೀಳದೆನಿಪವನೊರಟ, ಮಂಕ, ಕಲ್ಲೆದೆಗ 
(ಮಂಕುಕ. ೨೬೫). (ಸಂ. 
ಖೇಲನ, ಖೇಳನ (ನಾ). ೧. ಆಟ; ಕ್ರೀಡೆ: ಇತ್ತ ದೇವಿಯರುಂ 


ಮಜ್ಜನ ಮಂಡನ ಖೇಲನಾದಿ ವಿಧಿಗಳಂ ಮಾಡಿ (ಚಾವುಂಪು. ೩೨-೬) ; | 8 


ಮಹಾಪ್ರಳಯಾಗ್ನಿಖೇಲನನ ಕೈಯೊಳಾಕ್ಷಣದಲ್ಲಿ ಹಲಗೆಯಾಗನೆ ನೀತಿ 
ಹೋತ್ರನೇತಣ ದೈವ (ವೀಕೈಪು. ೪-೩-೩೩); ಖೇಲನವ ಬೇಡನೆನು 
ವರನು WES ಸೆರೆವಿಡಿದು (ಮಂಕುಕ. ೨೬೭). 
ಖೇಳೆನ: ೧. *ಖೇಳನಂ [ಪಾಠಾಂ. ನಂ]ಕೇಳಿಯೆನೆ ನೃಪರುಗಳ 
ಕ್ರೀಡೆಯಕ್ಕು ೬! ೮0-೯). ೨. ಆಟದ ಸಾಮಾನು; ಆಟಿಗೆ: 

ತಳಳ ಮಹೀಂದ್ರ ಜಾಲವಿಲೋಲನಿರ್ಮೂಲನನಹಿತಕುಲಖೇಳನಂ 
ಪರದೈವ ಕೋಳಾಹಳ ಕಳಾಶಾಲಿ (ಬಸಪು. ೨೩-೨). [ಸಂ.1 

ಖೇಲನರಂಗ (ನಾ). ಕ್ರೀಡಾರಂಗ: (ಅಶ್ವಸಾಧನೆ ಮೊ. ಪ್ರದರ್ಶನ 
ಗಳಿಗಾಗಿ) ವೃತ್ತಾಕಾರವಾಗಿ ಅಥವಾ ದೀರ್ಫ್ಥವೃತ್ತಾಕಾರವಾಗಿ ಆಸನಗಳ 
ಅಂತಸ್ತುಗಳನ್ನು ಅಳವಡಿಸಿರುವ ಖೇಲನರಂಗ ವೃತ್ತ ಕ್ರೀಡಾರಂಗ 
(Circus. ಇಂಕನಿ). [ಖೇಲನ + ರಂಗ] 

ಖೇಲನಸ್ಮಳ (ನಾ). ಆಟಿದ ಸ್ಥಳ; ಆಡುವೊಲ; ಕ್ರೀಡಾಕ್ಷೇತ್ರ : 
ಹರಿಕರಿಗಳ ರವಿವೈಶ್ವಾ ನರ 'ಚಂದ್ರಾದಿಗಳ ಖೇ ಲನಸ್ಕ ಳಚಯಮಾ 
ಗಿರಿಗಳ ಮೇಲಿರ್ಕುಂ (ವಿಷ್ಣುಪು. ೩-೭೦). [ಖೇಲನ * ಸ್ಥ (ಎ ಸ್ಥಲ)] 

ಖೇಲನೌದಾರ್ಯ (ನಾ). ಆಟದಲ್ಲಿ ಸೋಲುಗೆಲವುಗಳಿಂದ ವ್ಯಗ್ರ 
ನಾಗದೆ ಸಮಚಿತ್ತನಾಗಿ ಆಟವಾಡುವಿಕೆ : ಆಟಗಾರನು ಗೆಲವಿಗೆ 
ಸಿದ್ಧನಾಗಿರುವಂತೆಯೇ ಸೋಲಿಗೂ ಸಿದ್ಧನಾಗಿರುತ್ತಾನೆ. ಈ ಶೆರದ ಖೇಲ 
RES ಇಂಗ್ಲಿ ಸ್‌ ಜನದ ಸಾಮಾನ್ಯ ಮನೋವೃತ್ತಿ ತಿ 
- ರಾಜಕೀಯದಲ್ಲಿ ಸಹ (ರಾಜ್ಯಶಾ. ೩೧೦). [ಖೇಲನ + ಔದಾರ್ಯ] 

ಖೇಲು (ನಾ). - "ಚೀಲ: ಸುಭೋಚಜ್ಯಂಗಳಿಂ ತುಸ್ಚಿಯಂಗೊಳಿಸೈದೆ 
ಸಾಂದ್ರದಿಂ ಕುಳ್ಳಿರಿಸಲಾಮೋದ ಖೇಲುವಿಂದೆ (ಪರಶು. ೧೫-೪೩). 

[< ಸಂ. ಖೇಲ) 

ಖೇಳ್ಕೆ "ಖೇಲ' ನೋ. 

ಹೇಳ (ನಾ). ಕೇರಳದೇಶದವನು; ಮಲಯಾಳಿ: “ಮಲೆಯಾಳುವಂ 
ಖೇಳನಕ್ಕುಂ* (ಮಂಗರಾ, ೧೧೨-೭). 

[ಆ ಕೇರಲ?) 

ಖೇಳೆಕ "ಖೇಡೆಯ' ನೋ. 

ಖೇಳೆನ "ಖೇಲನ? ನೋ. 

ಖೇಳಮೇಳ (ನಾ). ೧. ಆಟಪಾಟ; ಸರಸಸಲ್ಲಾಪ; ವಿನೋದ 
ಗೋಷ್ಠಿ : ಅಳುಗೆಲಸಕೆ ಕೆಲಬರರಸನ ಖೇಳಮೇಳಕೆ p(s ಭೀ. 
ಜಗಳ) ಸಂದವೀಪರಿ ಕೆಲವು ದಿನ . . . ಮುಕುಂದನೊಡನೆಯೆ 
ಖೇಳಮೇಳದಲಾ ನೃಪಾಲರಿಗೆ (ನಿಭಾಗ. ೧೦-೭೯-೨೬). ೨. ಜೂಜಿನ 
ಆಟ; ಜೂಜಾಟ (9: ಖುಲ್ಲರೊಡನೆಯೆ ಖೇಳಮೇಳಕೆ ಚಲ್ಲಣವ 
ವೆಂಟಿಣಿಸಲಾ ಜನವೆಲ್ಲ ಮಜುಗಿತು ಧರ್ಮಜನ ಮಜುಜೂಜಿನುಬ್ಬ ಟಿಗೆ 
(ಕುವ್ಯಾಸ. ೧೬-೪೬). [ಖೇಳ್ಯ (ಎ ಖೇಲ) + ಮೇಳ (ಎ ಮೇಲ)] 

ಖೈದಿ "ಕೈದಿ? ನೋ. 

ಖೈ ದು “ಕೈದು 4 ಕೋ. 

ಖೈ ದುವಾರು (ಅ). ನಿಯಮಾನುಸಾರವಾಗಿ; ಶಿಸ್ತಿಗೆ ಅನುಗುಣ 
ಗ ಶಾಸನದ ಮೇರೆಗೆ: ಖೈದುವಾರು ಜಾಗದಲ್ಲಿ ಇಳಿಸಿ. 
ಕಳ್ಳಕಾಕರ ಉಪದ್ರ ವವಾಗದಂತೆ Fda ಮಾಡಿಸಿ (ಗುರುಡ, ಬ 

Te ಅರ, ಮರಾ. ಕೈಹವಾರ್‌) 


೨೩೪೭ 


ಖೊಪ್ಪರಿಸು, 


ಖೈರ್‌ಕಾಯಿ (ನಾ).. ಒಳ್ಳೆಯದನ್ನು ಬಗೆಯುವಿಕೆ ; ಲೇಸನ್ನು 
ಎಣಿಸುವಿಕೆ; ಶುಭಚಿಂತನೆ: ನಮ್ಮಿಂದ ಆಗತಳ್ಯ ಸಹಾಯವನ್ನು 
ಖೈರ್‌ಕಾಯಿ ಮಾರ್ಗದಿಂದ ಪ್ರಯತ್ನಬಟ್ಟು ಮಾಡಿ ಇದ್ದೇನೆ 
(ರಾಜೇಂದ್ರ. ೫೨) ; ಇಂಗ್ರೇಜಿ ಬಹಾದ್ದರ ಕುಂಪನಿ ಸರಕಾರದ ಖೈರ್‌ 
ಕಾಯಿ ಕೆಲಸವೇ ಹೊರ್ತು ಮತ್ತೊ ಂದಲ್ಲಾ (ರಾಜೇಂದ್ರ. ೧೦೨). 

[+ ಪಾರ. ಮರಾ. ಖೈರ್‌ಪ್ವಾಹೀ] 

ಹೈರ; "ಕಯ್ರ? ನೋ. 

ಖೈ ರ "ಕಯಿರ್ಕ ' ನೋ. 

ಷ್ಠ ರಂದಣಕಿ “ಕೈರಂದಲಾ? ನೋ. 

10 ಚ್ದ ರಗುಳಿಗೆ "ಕಯ್ರಗುಳಿಗೆ' ನೋ. 
ಖೈ ರಿಯತ್ತು (ನಾ). ಕ್ಷೇಮ; ಕುಶಲ; ಸುಖ: ತಂ ಮನಸಿಗೆ 

ಚನಾ ಫಿ ಖೈರಿಯತ್ತಿ; ನಿಂದಾ ಮಡಿಕೇರಿ ಕೋಟಿ 
ಯಲ್ಲಿ ಇರುವ ವರ್ತಮಾನವು ಬರೆಸಿ ಇದ್ದದ್ದು ತಿಳಿಯಬಂತು 
(ರಾಜೇಂದ್ರ. ೧೨೬). [«- ಅರ. ಮರಾ. 'ಬೈಲಿಯತ್‌] 
15 ಪೈರು (ನಾ). ಕ್ಷೇಮ; ಕಲ್ಯಾಣ; ಸುಸ್ಥಿತಿ: ನಾನು ನಿಮ್ಮ 
ಸರಕಾರದ ಬೈರ ಕಾದಿದ್ದೆ (ನೆ (ರಾಜೇಂದ್ರ. ೫೫). 
ಡಾ ಆರ, ಮರಾ. ಖೈರ್‌] 
ಖೊಂಡ್‌ (ನಾ). ದ್ರಾವಿಡವರ್ಗಕ್ಕೆ ಸೇರಿದೆ ಒಂದು ಉಪಭಾಷೆ: 
ಖೊಂಡ್‌, ಕೋಲಾಮಿಾ, ಕೊಂಡ (ದ್ರಾಎವಿ. ೬). [?] 

20 ಖೊಜ್ಜೆ "ಕೊಜ್ಜೆ' ನೋ. 
ಖೊಟ್ಟಿ "ಕೊಟ್ಟ > ಕೋ. 
ಖೊಟ್ಟಿಗದೇನ “ಕೊಟ್ಟಿಗದೇವ? ನೋ. 
ಖೊಟ್ಟತನ 'ಕೂಟ್ಟತನ' ನೋ. 
ಹೊಟ್ಟೆ ನಶೀಬ "ಹೊಟ್ಟಿ ನಸೀಬ? ನೋ 

25 ಖೊಟ್ಟಿ ನಸೀಬ, ಖೊಟ್ಟಿ ಸ್ಪಿನಶೀಬ (ನಾ). ದುರ್ದೈವ; ದುರದೃಷ್ಟ: 

ಎ ಮಾಡೋದರೆವಾ “ಟ್ಟ ನಸೀಬ (ವೈನಿ.೧೨). ಖೊಟ್ಟಿ ನಶೀಬ: 
ಒಂದು ಸಾಪಿರನೂ Rae ಅಂದರ ನನ್ನ ಬಬ ನಶೀಬ 
(ಗಂಮಾಯಿ. ಖೊಟ್ಟಿ ನಶೀಬಕ್ಕ ಏನು ನಾಡೋದೈತಿ 
(ಮೇದಿಮ. ೨೧೪). [ಖೊಟ್ಟಿ | ಕೊಟ್ಟ * ನಸೀಬ (ಆ ನಶೀಬು)) 

30 ಖೊಚ್ಚಿನಾಜ್ಯ (ನಾ). ಚಲಾವಣೆಗೆ ಸಲ್ಲದ ನಾಣ್ಯ; ಕಳ್ಳನಾಣ್ಯ; 
ಖೋಟಾನಾಣ್ಯು: ನಾನು ಮಾತ್ರ ಸ್ವತಃ ಬೆಲೆ ಬಾಳದೆ... ಖೊಟ್ಟ 
ನಾಣ್ಯ ದಂತೆ ಸಾವಿರಾರು ಚಕ್‌ ಬಿಸಾಡಿಸಿಕೊಂಡು ಬಾರು 
(ವೈದ್ಯರಾ. ೭೪); ನಿನ್ನೆ ಯಾವನೊ ಒಬ್ಬ ಹಸ್ತಕುಶಲಿ ನನಗೆ 
ಮತ್ತೊಂದು ಖೊಟ್ಟಿನಾಣ್ಯ ಅಮರಿಸಿ ಹೋದ (ಗಾಳಿಪ. ೧೪೪). 

[ಬೊಟ್ಟಿ (ಆ ಕೊಟ್ಟ) * ನಾಣ್ಯ] 

ಖೊಟ್ಟಿ ಮುತ್ತು (ನಾ). ಕೃತಕವಾದ ಮುತ್ತು : ಹೆಂಡತಿಗೆ ಹರಳಿನ 
ಮೂಗುಬೊಟ್ಟು, ಖೊಟ್ಟ i) ನ ಬೆಂಡವಾಲಿ ತಂದ (ದೀಪಹ. 1, 
೧೪೩). [ಮೊಟ್ಟ (೬ ಕೊಟ್ಟಿ) * ಮುತ್ತು) 

ಖೊಟ್ಟಿ ಕೊಟ್ಟಿ (Rs ಅಡಕೆ ಹಾಳೆಯ ಮೇಲೆ ತಟ್ಟಿ » ಕೆಂಡದಲ್ಲಿ 
ಪಿಳಮಿಸಿದೆ ಕೊಟ್ಟಿ; ಕೆಂಡದ ರೊಟ್ಟಿ: ಮುದುಕ... ಮೊಮ್ಮಗನಿ 

ಗಾಗಿ ಅವನಿಗೆ ಭತ ಸೇರುವ ಟ್ಟ ಕೊಟ್ಟ 'ಮಾಡಿಟ್ಟದ್ದಾಳೆ 
(ಹೊಸಕ್ತಿ. ೬೬). [ಖೊಟ್ಟೈ (ಆ ಕೊಟ್ಟಿ) + "ಕೊಟ್ಟ 
ಖೊದಾ "ಖುದಾ? ನೋ. 

ಖೊಪ್ಪರ] "ಕೊಪ್ಪ ರೃ? ನೋ. 

ಆ ಖೊಪ್ಪೆರ್ಯ "ಕೊಪ್ಪರ? ನೋ. 
ಖೊಸ್ಳರಿಸ್ಕು "ಕೊಪ್ಪರಿಸ್ಕು' ನೋ, 


[4 


೧೩೯) ; 


40 


148 


ಖೊಪ್ಪರಿಸು 


pS) ೩ 


ಖೊಪ್ಪರಿಸ್ಕು "ಕುಪ್ಪರಿಸು' ನೋ. 

ಖೊಬರಿ "ಕೊಬ್ಬರ್ಮಿ' ನೋ. 

ಖೊಳ್‌ "ಕೊಳ್ಳ್‌' ನೋ. 

ಖೊಳೆಂಬ "ಕೊಳಂಬ' ನೋ. 

ಹೊಳೆಂಬಿಸು (ಕ್ರಿ). ೧. ತಡೆ; ಕಾದುನೋಡು; ವಿಲಂಬಿಸು : ನರಾ 
ನಮಗ ಪಾಸದ ಅಂದ ಮ್ಯಾಲ ಖೊಳಂಬಿಸೋದ್ಯಾಕ (ಸಮಜೀ. ೨೪೩). 
೨. ಅವಶ್ಯವಾಗಿರು ; ಹರಕತ್ತಾಗು; ಅಗತ್ಯವಾಗಿರು : ನನಗೆ ಐದು 
ರೂಪಾಯಿ ಖೊಳಂಬಿಸಿದೆ, ಕೊಡಿರಿ (ರೂಢಿ). 

[ಖೊಳಂಬ (ಆ ಕೊಳಂಬ) + -ಇಸ್ಕು] 

ಹೊಳ್ಳೆನೆ (ಅ). "ಖೊಳ್‌' ಎಂಬ ಶಬ್ದದೊಡನೆ : ಹುಸೇನಿ ಖೊಳ್ಳನೆ|10 

ನಕ್ಕು ಓಡಿಹೋದನು (ರಂಗರೋ. ೨೨). 
[ಖೊಳ್‌ (ಆ ಕೊಳ್‌) *-ಅನೈ) | 

ಖೋ (ನಾ). ೧. ಒಂದು ಅನುಕರಣ ಶಬ್ದ: ತನಕದಲಿ ತುದಿಪಾಳಿ | 
ಯದ ಕಪಿಸಿವಹ ಖೋ [ಪಾಕಾಂ. ಭೋ]ಯೆಂದೆದ್ದು ಮುತ್ತಿದರು 
(ತೊರರಾ, ೬-೩-೫) ; ಎಮ್ಮ ಬಲನ್ಮಜೆ ಖೋಯೆಂದು ಬೊಚ್ಚಿಟ್ಟು |15 | 
ಕವಿಯಲಾಗಿ (ಭಾವಚಂ. ೫-೧೨); ಖೋಯೆಂದರೊತ್ತಿನ ಭೂಮಂಡ | | 
ಲಾಧಿಪರು ಕೈಯೆತ್ತಿ (ಕುರಾಸಾಂ. ೪೦-೪೫); ಸರ್ವಪರಿವಾರ 
ಖೋಯೆಂದು ನಲಿಯೆ (ಧರಡ, ೪೦-೧೧೪). ೨. ಖೋಖೋ ಆಟದಲ್ಲಿ. 
ತನ್ನ ಕೆಲಸವನ್ನು ಇನ್ನೊಬ್ಬನಿಗೆ ಒನ್ಪಿಸಿಕೊಡುವಿಕೆ; ಕುಳಿತ 
ಆಟಗಾರನನ್ನು ಎಬ್ಬಿಸುವುದಕ್ಕೆ ಮಾಡುವ ಸೂಚಕಧ್ವನಿ. 
೩. (ಆಲಂ) ಬಾರಿ: ತಂದೆ ಮಗನಿಗೆ ಖೋಕೊಟ್ಟು ಕುಳಿತಿದ್ದಾನೆ 


| 


5 


(ರೂಢಿ). [4 ಮರಾ. ಖೋಲಿ 
ಹೋಕಾ (ನಾ). ೧. ಮುಚ್ಚಳವಿಲ್ಲದ ಖಾಲಿ ಮರದ ಪೆಟ್ಟಿಗೆ: 
ಖಾಲೀ ಖೋಕಾ . . . ಗಜಗಮನೆಯಾಗಿರುತ್ತದೆ (ದೀಪಹ. 1, ೭೧). 


೨. (ಆಲಂ) ಹುರುಳಿಲ್ಲದುದು ;. ಶೂನ್ಯವಾದುದು : ತಲೆಯಲ್ಲಿ 
ಚೀಜವಸ್ತುವೆಂಬುದೇ ಇಲ್ಲ. ಅಖಂಡ ಖೋಕಾ (ದೀಪಹ, 11, ೨೩೮). 
[+ ಮರಾ. ಖೋಕಾ, ಖೋಖಾ] 
ಖೋಖೋ (ನಾ). ಒಂದು ಬಗೆಯ ಆಟ, ಕೊಕ್ಕಾಟಿ: 
ವ್ಯಾಯಾಮದಲ್ಲಿ ತಿಳ್ಳಿ, ಓಡುವದು, ಖೋಖೋ ನೊದಲಾದವುಗಳೂ 
ಬರುತ್ತವೆ (ಬ್ರಹ್ಮಜೀ. ೨೦೦), ಅವರೆ" ಸಂಗಡ ಚಿಣಿಫಣಿ... 
ಖೋಖೋ, ಡಂಡು ಎಲ್ಲ ಆಟಗಳನ್ನು ಆಡುತ್ತಿದ್ದಳು (ಫಲಸಂ, ೨೬) ;| | 
ಸ್ವತಃ ಮಾಸ್ತರರೇ ವಿದ್ಯಾರ್ಥಿಗಳೊಡನೆ ಖೋಖೋ ಹೂತೂತು ಆಟ | 
ವಾಡುವರು (ಸೆಕೂರ. ೨೦೯). [4- ಮರಾ. ಖೋಖೋ) 
ಹೋಗೀರು "ಕೋಗೀರು ನೋ. | 
ಖೋಜಾ "ಕೊಜ್ಜೆ' ನೋ. 
ಖೋಜೆ "ಕೊಜ್ಜೆ' ನೋ. 
ಖೋಟಾ (ಗು). ೧. ಕೆಟ್ಟ; ಕ್ರೂರವಾದ : ಅವನ ಅದೃಷ್ಟ ಮಾತ್ರ 
ಖೋಟಾ (ಬಂಕಿಮ. ೧೦೬). ೨. ನಿಜವಲ್ಲದ; ಕೃತ್ರಿಮವಾದ ; 
ನಕಲಿಯಾದ : ಪಂಡಿತರು, ಸ್ವಾಮಿಗಳು, ಸಂನ್ಯಾಸಿಗಳು ಇವರಲ್ಲಿ 
ಖೋಟಾ ಸಾಚಾ ಇಬ್ಬರೂ ಇದ್ದರು (ಬಂಕಿಮ. ೧೫೪); ಖೋಟಾ |40 
ರತ್ನಗಳನ್ನು ತಯಾರು ಮಾಡುವುದು ನ್ಯಾಯವಲ್ಲ (ಯೋಧಪು. ೫೭); 
ಇವರು ಬೇಕಾದರೆ ಖೋಟಾ ಹರಳುಗಳನ್ನೂ ಮುತ್ತುಗಳನ್ನೂ ಮಾಡ | 
ಬಲ್ಲರು (ಪ್ರವಾಇ. 1], ೨೭೧). [+ ಹಿಂ. ಮರಾ. ಖೋಟಾ] | 
ಖೋಟಾನಾಣ್ಯ (ನಾ). - ಖೊಟ್ಟಿನಾಣ್ಯ : ನೀವು ನಿಮ್ಮಲ್ಲಿರುವ 
ಹೋಟಾನಾಣ್ಕಗಳನ್ನು ಚಲಾಯಿಸದಿದ್ದರೆ ಸಾಕು (ನಾಡಿಗೇ. ೨೨೮). 
[ಖೋಟ + ನಾಸ್ಯ] 


35 


45 


೨೩೪೮ 


ಖೋಡಿ 


ಖೋಡ (ನಾ). ೧. ಕುಂಟ; 'ಹೆಳವ. ೨. ಮಲ್ಲಯುದ್ಧದಲ್ಲಿ 
ಒಂದು ವರಸೆ: ಬಾಹುದಣೆ ಖನ್ಮುರಿ ಕತ್ತರಿ ಖೋಡವಂಕುಶಂ 
ಸಸಿಕುವೆನಿಪ್ಪ ಜೆಟ್ಟಿಗನ ನಚ್ಚಿನ ಬಿನ್ನಣನೂಪ್ಪೆ ಕಾದಿದರ್‌ 
(ಚಂದ್ರಪ ೫-೭೮). (ಸಂ.] 

ಖೋಡಾಸು (ಕ್ರಿ). ಅಳಿಸಿಹಾಕು; ತೆಗೆದು ಹಾಕು; ರದ್ದುಪಡಿಸು: 
ಬಾದಖಾತೇದಾಗಿಂದ ಹೆಸರ ಖೋಡಾಸು (ದೀಪಹ. 11, ೧೭೧). 

[(<- ಮರಾ. ಖೋಡ್‌] 

ಖೋಡಿ, ಕೋಡಿ (ಗು). ೧. ಕೆಟ್ಟಿ ; ದುರುಳ; ಕಿಡಿಗೇಡಿಯಾದ; 
ಹೀನ: ಖೋಡಿ ವಿನೋದದಿ ನೋಡದೆ ನಾ. ಬಲು ಮಾಡಿದ ಪಾಪ 
ಬಿಟ್ಟೋಡಿ ಹೋಗೋ ಹಾಗೆ (ಫುರಂದ. ೧-೭೩-೧); ದೇಹ ತಾನದು 
ಖೋಡಿ ಕೇಳ್ಳೆ ದೇಹವಿದು ಯಡವಟ್ಟು (ಜ್ಞ್ಞಾನಸಿಂ. ೧೯-೭೩) ; ಎಂಥಾ 
ದುಃಖ ಬಂದ್ರೂ ಖೋಡಿ ಹೊಟ್ಟಿ ಯೊಂದು ಅದೆ ಅಲ್ಲ (ಮಿಂಚಿಹು. ೪೧): 
(ನಾ). ೨. ದುರುಳಶನ; ದುಷ್ಟತನ; ನೀಚತನ : ಜಾಳ ಜಜಕೆದು 
ಜಡಾತ್ಮರಿಗೆ ಜಂಘಾಳತನವನು ಮೆಜತಿದು ಖೋಡಿಯ ಖೂಳರನು 
ಖೊಪ್ಪರಿಸಿ (ಕುವ್ಯಾಕ. ೧೬-೨೧). &. ಕೆಟ್ಟಿ ವ್ಯಕ್ತಿ; ನೀಚ; 
ಖೂಳ: ಅಡಿದಜೆ ಜಗವೇನನೆಂಬುದೊ ಖೋಡಿಗಳು ಕಿಜೀದುಂಟು 
ಮಿಕ್ಕಿನ ಹಾಡಿ ಹೊಗಳಿಸಿಕೊಂಬ ಜಗದ ಪತಿವ್ರತಾಜನಕೆ (ತೊರರಾ. 
೫-೩-೪೨); ನಾನು ಆ ಖೋಡಿಯನ್ನು ಹೇಳಿಕೇಳಿ ನನಗೆ ಮುಳುವಾಗಿ 
ಕಟ್ಟಿಕೊಂಡಿರುತ್ತೇನೆ (ಅಂಬಿಕೆ. ೧೨೭). ೪. ಕೊರತೆ; ನ್ಯೂನತೆ : 
4 ಬೋಡಿಯೆನೆ. ಕೊಜತೆ* (ಭಾರನಿ. ೫); ಆಡಭಾರೆದು ತೋಣಕಿ 
ನುಡಿದರೆ ಖೋಡಿ ನನಗಹುದೆಲೆ ಮರುಳೆ (ಕುವ್ಯಾದ್ರೋ. ೩-೬೫); 
ನೀಡಿ ಕೈಮುಟ್ಟಿದೊಡೆ ಕಾಯದ ಖೋಡಿ ಹೋಯಿತು ವಿಮಲ 
ತನುಮನ ಮಾಡಿತು (ಪ್ರಭುಲೀ. ೧೯-೪೧); ಅಹುದೋ ಖೋಡಿ 
ಯಿಲ್ಲದೆ ಖರೆಯನಹೆ ಖದ್ಮೋತವಂಶದಲ್ಲಿ (ತೊರರಾ. ೪-೪-೩೩); 
ಆತ್ಮೇಶ್ವರನನಯವದಲ್ಲಿ ಮೂಡಿರ್ದ ನರಸೌಂದರದಿ ಖೋಡಿಯೆಳ್ಳ 
ನಿತಿಲ್ಲದಿರಲು (ಮೋಹತ. ೩-೩೮) ; ಖೋಡಿಯುಂಟು ಕೇಳ್ಮಾಣಿಕದೊಳು 
ವಾ ನಾಡೊಳು ದುರ್ನುಡಿಯಿಲ್ಲಾ (ತರ್ಕಕಾ. ೧-೩೩). ೫. ತಪ್ಪು; 
ಅಪರಾಧ; ಕಳಂಕ: ತಮ್ಮಯ ಖೋಡಿಯನು ತಾವಜಕಿಯರೆಂದನು 
(ಪ್ರಭುಲೀ. ೧೪-೨೭); ಖೋಡಿಯಾಗದು ಧರ್ಮಮಾರ್ಗಕೆ ಕೇಡು 
ಬಾರದು (ಕುವ್ಯಾಆ. ಓರಿಇ. ೩೩-೫೧); ಖೋಡಿಯ ಹೊಜಕಿಸಬೇಡೆನಗೆ 
(ಮೋಹತ. ೨೭-೫೬) ; ದಧೀಚಿ ಶಿಬಿಗಳ ಮಾಳ್ಕೆ ಖೋಡಿಯಾದುದೆ 
(ಜೈಮಿಭಾ. ೨೪-೨೧) ; ಸುಮ್ಮನೆ ಖೋಡಿಯನೆನ್ನ ಮೇಲಿರಿಸುತಿರ್ಪುದು 
ಚಿಂದಮೇ (ನಳವಿ. ೫೧). ೬. ಹಾನಿ; ಕೆಡುಕು; ಕೇಡು: ಕಾರ 
ನೇಂದ್ರಗೆ ಖೋಡಿಯುಂಟೀ ದ್ರೋಣ ಕೇಣವ ಬಿಟ್ಟು ಕಾದುವರೆ 
(ಕುವ್ಯಾದ್ರೋ. ೨-೫೮) ; ಹೇಡಿ ನೈಪಾಲರೊತ್ತಿ ನೊಳಿಕೆ ನಮಗಿನ್ನು 
ಖೋಡಿ ತಪ್ಪದು ಮುಂದಕೆಂದು (ಕುರಾಸಾಂ.೯-೫೧). ೭, ಅನುಮಾನ; 
ಸಂಶಯ : ಆಹುದಲ್ಲವೆಂಬೀ ಖೋಡಿಯಿಲ್ಲದೆ ಕೊಂಡು ಸುಖಿಸುವ 


ಸರ್ವಭಕ್ಷಂಗೆ . ಪುನರಪಿ ನೀಡತೊಡಗಿದರೆಂಟುದೆಸೆಯಲಿ 
(ಪ್ರಭುಲೀ. ೨೩-೧೬); ಖೋಡಿಯಿಲ್ಲದೆ ಸುರುಚಿಯೆಂದುದ ಮಾಡು 
` (ನಿಭಾಗ. 9-೬-೧೯). ೮. ಬಡಪಾಯಿ; ದರಿದ್ರ; ಕುತ್ಸಿತ 


ವ್ಯಕ್ತಿ : ಗಂಗೆಯ ಶಿರದಲ್ಲಿ ಧರಿಸಿದ ನಮ್ಮ. ಶಿವ ಕುಂಭವ 
ಹೊಜದೇ ಬಡಕೊಂಬೆ ಖೋಡಿ (ಪುರಂದ. ೧-೮೭-೧); ಮಂಗ 
ಮನವೆ ವಾದ ಸಾಕು ಖೋಡಿ (ಅರಳು. ೩೪೯-೧೬). ಹೋಡ್ಯಿ: 
೨. ಕಾಂತೆಯಾಗಿ ಗಾಡಿಯಂ ಮೆಜಕೆದು ದೈತ್ಯರ ಕರದ ಕಲಶಮಂ 
ಕೋಡಿಯಿಂ ಕೊಂಡು (ಚೆಬಪು. ೨೨-೨೬). ೩. ನಿನ್ನಂ- ವಂಚಿಸಿದ 
ಕೋಡಿ ಕೂಳರಾದೆವ್ಮೂ - ದುರ್ಗುಣವನೆಣಿಸದೆ (ಮಲ್ಲಚ. ೧೧-೮). 


ಖೋಡಿಗಳೆ 


೪. ಈಶಾನ್ಮದೊಳ” ಕೋಡಿಯಿಲ್ಲದೆ ಜಡಿದುದು , , . ಅಮರಸುಭ 

ಟಾಳಿ (ಚೆಬಪು. ೪೨-೩೧). ೫, ನಾಡ್ಗುಗರಿ ನಿಮ್ಮಿಂದೆಮಗೆ ನೆಟ್‌ 

ಕೋಡಿ ಬಂದುದು (ಶಂಕದಾ. ೧೨-೫). ಲೆ. ಬೆದಜ್‌ದರು ಕೋಡಿಗಳು 

ಕೆದಟ ದುವು ಕೇರಿಗಳು] ರಾಯನ ಹದನದೇನೆನುತ 
ಹರದರು ಹರಿದರಗಲವನೆಲಿ (ಕುವ್ಯಾ ಅ. ೨೦-೨), ಕೋಡಿಗಳಿರಾ 
ಸರಮಶಿನಯೋಗಿ ಗುರುವರ್ಯರೀಡಿಆವ ಹರಿಸದಿಂದಿತ್ತ.-ಪ.ರಳೆಯ 
ಕೇಳ್ವೊಡಂ ಬಧಿರಮಾಯ್ತೆ (ಕೊಟ್ಟೂಬ, ೪-೧೨೨). 

ಖೋಡಿಮಾಡು - ಕೀಳುಮಾಡು: ಖೋಡಿಮಾಡದಿರೆಲೆ ರೀಟ 

ವಿಭಾಡಿಸುವುದರಿದೇ ದೊರಾರಿಸಿಯಾಡುವುದು ಡೊರೆಗುಚಿತವೆೇ 
(ಕುವ್ಯಾಭೀ. ೯-೩೬). [4+ ಮರಾ. ಖೋಡ್‌, ಖೋಡೀ) 

ಖೋಡಿಗಳೆ, ಕೋಡಿಕಳೆ, ಕೋಡಿಗಳೆ (ಕ್ರಿ). ದೂರು; ಅಲ್ಲಗಳೆ ; 
ಕಡೆಗಣಿಸು: ಖೋಡಿಗಳೆಯದಿರಾರುವನು . . . ರಣಖೇಡನಾಗ 
ದಿರು (ಕುವ್ಯಾಅ. ೪-೨೬); ಎಮ್ಮ ಗುರುವನು ಖೋಡಿಗಳೆದರೆ ಕೆಡುವೆ 
ನೀನು (ಪ್ರ ಭಧುಲೀ. ೧೩-೧); ಸೇನೆಯ ಮಾಡಿಸಿಕೊಂಡು ಭಟರನು 
ಖೋಡಿಗಳೆವ ಕೋಮಟಗ ದೊರೆಗಳ ಬಿಟ್ಟು (ಕುರಾಸಾಂ. ೯-೧೩); 
ಧರ್ಮತೇಜನ ಖೋಡಿಗಳವವರಲ್ಲಲಾ ತಪ್ಪೇನು ಕಂಡಿಹರೊ (ನಿಭಾಗ. 
೬-೧-೨೮). ಕೋಡಿಕಳೆ ; *ತಿರಸ್ಕರಿಸು, ನಿರಾಕರಿಸು? (ಸಿಂಕೋ. 
೧೪೧). ಕೋಡಿಗಳೆ: ಮಾಡುವ ಭಕ್ತನಲ್ಲಿ ಕೂಡಿಪ್ಪ ಜಂಗಮವು 
ಕೋಡಿಗಳೆವುತ್ತಿ ಪ್ಪಕೊಬ್ಬರನೊಬ್ಬರು (ಅವಡಂ. ೨೫೮-೧೧೭೩) ; ಶಾಸ್ತ್ರವ 
ಕೋ [ನಾಕಾಂ. ಖೋ]ಡಿಗಳೆವವನಲ್ಲ (ಕುವ್ಯಾಕ. ೨೬-೧೭) ; . ಕುಂದಿ 
ಸರೆಲೇ ಕೋ(ಪಾಠಾಂ. ಖೋ)ಡಿಗಳೆದು ವಹಮಾನದೊಳ್ಳಂಧಿಸರಲೇ 
ಕೊಂಕು ಕೊಜತೆಗಳನು (ಚೈಮಿಭಾ. ೧೮-೪೨). 

[ಖೋಡಿ * ಕಳ್ಳೆ) 

ಖೋಡಿಗಾಣ್‌, ಕೋಡಿಕಾಣು, ಕೋಡಿಗಾಣು (ಕ್ರಿ). ತಪ್ಪು 
ಎಣಿಸು ; ಕೊರತೆಯನ್ನು ಕಾಣು; ನ್ಯೂನತೆಯೆಂದು ಭಾವಿಸು : 
ಆಡಿ ಹುಸಿಯಲೈಚ್ಚು ತಪ್ಪಲು ಖೋಡಿಗಾಂಬುದು ಲೋಕ (ಕುವ್ಯಾಆ. 
ಓರಿಇ.೬೦-೪೩). ಕೋಡಿಕಾಣು: “ಕೊರತೆಕಾಣು (ಸಿರಿಕೋ.೧೪೨). 
ಕೋಡಿಗಾಣು. "ಕೋಡಿಗಾಣಿಸು' ಪರಾ. [ಖೋಡಿ * ಕಾಣ] 

ಖೋಡಿಗಾಣಿಸು, ಕೋಡಿಗಾಣಿಸು (ಕ್ರಿ). ಕೊರತೆಯನ್ನುತೋರು: 
ಖೋ [ಪಾಕಾಂ. ಕೋ]ಡಿಗಾಣಿಸದೀತನನು ಕೊಂಡಾಡಬಹುದೆನುತಸುರ 
ವಂಶವಿಭಾಡ ಹೊಗಳಲು (ತೊರರಾ. ೬-೫೦-೪೩). ಶೋಡಿಗಾಣಿಸು : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಖೋಡಿಗಾಣ್‌ + -ಇಸ್ಕು] 

ಖೋಡಿಗೊಳ್‌ (ಕ್ರಿ). ಕೇಡುಹೊಂದು; ಅವಮಾನಪಡೆ (9): 
ಖೋಡಿಗೊಂಡನು ಕೆಂಡು ಶತಬಲಿ ನೋಡಿ ಮಾರುತಿ ನಾಚುತೆಂದನು 
ನೋಡುನೋಡೀ ನಳನ ಗರ್ವವನೆಂದು ಮನದೊಳಗೆ (ಕೌಶಿರಾ.೧೬-೧೫). 

[ಖೋಡಿ ೬ ಕೊಳ್‌] 

ಖೋಡಿಚಾಳಿ (ನಾ). ಕೆಟ್ಟಚಟಿ; ದುರಭ್ಯಾಸ: ರಾಮರಾಜನಲಿ 

ಯಾದರೂ ಅಸಮೃತ್ಯುವಿನ ಭಯದ ಖೊ!ಡಿಚಾಳಿಯೊಂದು ಇತ್ತು 


[ಪಾಠಾಂ. 


(ಕನ್ನಡಿ. ೩೭). (ಖೋಡಿ * ಚಾಳಿ] 

ಖೋಡಿತನ (ನಾ). ತುಂಟತನ; ಕಿಡಿಗೇಡಿತನ: ಇದರ ಖೋಡಿತನಕ್ಕ 
ಒಂದು ಗಳಿಗ್ಗೆ ಸಿಟ್ಟು °° * ಮತ್ತೊಂದು ಗಳಿಗ್ಗೆ ನಗಿ ಬರತದ 
(ವೈನಿ. ೨೧). [ಖೋಡಿ 4+ -ತನ)] 

ಖೋಡಿವೈವ (ನಾ). ದುರ್ದೈವ; ದುರದೃಷ್ಟ : ಖೋಡಿದೈ ವದ 
ಹುಡುಗಿ ಸುಮ್ಮನೆ ... ಮದುವೆಯಾಗಲಿಕ್ಕೆ ಒಪ್ಪಿಕೊಂಡಿದ್ದೆ 
ಆಗುತ್ತಿರಲಿಲ್ಲನೆ ? (ಸುದರ್ಶ. ೧೧೦). [ಖೋಡಿ * ದೈವ] 


೪೯ 


15 


20 


40 


ಖ್ಯಾತಕರ್ಣಾಟಕ 


ಖೋಡಿಯೋಗು (ಕ್ರಿ). ತಪ್ಪು ಮಾಡು; ದೋಷಯುಕ್ತವಾಗು: 
ಹಾಡುವೆಡೆಗಳೊಳಾಡುನೆಡೆಗಳೊಳು ಖೋಡಿಯೋಗದೆ ಬೇಡನಾಗದೆ 
. « « ಓಲಾಡುತಿಪ್ಪರು (ಸದ್ಗುರು. ೯-೧). (ಖೋಡಿ + ಪೋಗು)' 
ಹೋತ, ಕೋತ್ಕ, ಖೋತಾ (ನಾ). ಕಡಮೆ ಮಾಡುವಿಕೆ; 
ಕಡಿತ; ಭಂಗ: ಮನಿಅರ್ಡರಿನಲ್ಲಿ ಖೋತಮಾಡಿ ಚೆನ್ನಾಗಿ ತಿನ್ನೋ 
ಅಂದರು (ಚಿಂಗೂಲಿ. ೧೨೪); ಈಗ... ಕಾರ್ಡಿನಲ್ಲೂ ಕೋಟ 
ಖೋತಮಾಡುತ್ತಾಕೆ (ಮರಳಿ. ೧೨೫). ಕೋತ್ಕೆ : ಕಡಮೆಮಾಡುವುದು; 
ಕೋತ ಮಾಡುವುದು (ಸಿ62. ಇಂಕನಿ). ಖೋತಾ : ಕಲ್ಲಿನ 
ದೇವರ, ಅರ್ಚನೆಯನ್ನು ಖೋತಾಮಾಡಿದರು (ದುಂಬಿಕ. ೫೬) ; 
ಸಂಬಳಗಳಲ್ಲಿ ಖೋತಾ ಆಗಿತ್ತು '(ದಾದಾನ. ೧೧೧); ಹಣ ಖೋತಾ 
ಬಿದ್ದಿದೆ (ಚೆಂಗೂಲಿ. ೯೫). 
[+ ಪಾರೆ. ಕೋತಾಹ್‌ ; ಹಿಂ. ಮರಾ. ಕೋತಾ] 
ಖೋತ್ಕ (ನಾ). ಸರಕಾರದಿಂದ ಕಂದಾಯ ವಸೂಲಿ, ಜಕಾತಿ 
ಮೊದಲಾದುವುಗಳ ಒಟ್ಟು ಗುತ್ತಿಗೆ ಹಿಡಿಯುವವನು; ಗ್ರಾಮದ 
ಅಧಿಕಾರಿ: ಖೋತರೆಂದರೆ ಹೊಲದ ತೆರಿಗೆಯನ್ನು ನಿರ್ಧರಿಸಿ ಒಡೆಯ 
ರಿಂದೆ ವಸೂಲುಮಾಡಿ ಸರಕಾರಕ್ಕೆ ತುಂಬುವ ವೇತನವಿಲ್ಲದ ದಲ್ಲಾಳಿ 
[4-ಮೆರಃ. ಖೋತ] 


(ಶ್ಯಾಮತಾ. ೧೦). 

ಹೋತಾ "ಖೋತ್ಸ' ನೋ. 

| ಖೋತಾಸೂಚನೆ (ನಾ). (ನಿಧಾನ ಸಭೆ ಮೊದಲಾದುವುಗಳಲ್ಲಿ) 
ಯಾವುದಾದರೂ ಕೆಲಸಕ್ಕೆ ಗೊತ್ತುಪಡಿಸಲಾದ ಹಣದಲ್ಲಿ 
ಕಡಿತ ಮಾಡಬೇಕೆಂಬ ಸೂಚನೆ (೦೬೬ ಗಾ೦ಟ೦೧. ಪತ್ರಿನಿ. ೫೬). 

(ಖೋತಾ (ಆ ಖೋತ್ಕ) 4 ಸೂಚನೆ] 

-ಖೋರ "-ಕೋರೈೆ' ನೋ. 

ಖೋರಾಸಾನಿ "ಖುರಾಸಾನಿ' ನೋ. 

ಖೋಲ (ನಾ). ಖೋಡ : (8). [ಆ ಸಂ. ಖೋಡ) 

ಹೋಲಿ, (ನಾ). ಬತ್ತಳಿಕೆ. [Xo.] 

ಖೋಲ್ಕಿ (ನಾ). (ಉಕ) ಕೋಣೆ; ಕೊಠಡಿ: ದೇಶಪಾಂಡೆಯವರು 
ಖೋಲಿಯಿಂದ ಹೊರಗೆ ನಡೆದರು (ಹೊಸಬೆ. ೧೧); ಪಕ್ಕೆಯ ಖೋಲಿ 
ಯಲ್ಲಿದ್ದ ನಿದ್ಯಾರ್ಥಿಗಳಿಗೆ ಗಂಟುಬಿದ್ದು.. . ಪತ್ರವನ್ನು ಬರೆಯಿಸಿಕೊಂಡ 
(ಹುಚ್ಚುಹು. ೧೬); ಅಮೃತನು ಕಲಕಿದ ಮನಸ್ಸು ಕಟ್ಟಿಕೊಂಡು 
ಖೋಲಿ ಸೇರಿದನು (ಅನ್ನ. ೨೩). [«- ಹಿಂ. ಮರಾ.ಖೋಲೀ] 

ಖೋವಾ, ಕೋವ್ಯೆ (ನಾ). ಕಾಯಿಸಿ ಗಟ್ಟಿಗೊಳಿಸಿದ ಹಾಲು: 
ಪ್ರಸನ್ನಳು ನಾಳೆ ಖೋವಾ ತಂದು ಕೊಡುತ್ತೇನೆಂದು ಹೇಳಿದ್ದಾಳೆ 
(ಕಮಕ. ೧೨೧). ಕೋನ: (ಕಿ). (4- ಹಿಂ. ಮರಾ, ಖೋವಾ] 

ಖ್ಯಾತ (ಗು). ೧. ಹೆಸರಾದ; ಪ್ರಸಿದ್ಧವಾದ: ಆತನ ಕುಲವನಿತೆ ಜಗತ್‌ 
ಖ್ಯಾತ ಗುಣವ್ರಾತೆ ರೂಪಲಾವಣ್ಮರಸೋಸೇತೆ (ಛಂದೋಂಬು, ೧-೧೮). 
(ನಾ). ೨. ಪ್ರಸಿದ್ಧಿ; ಖ್ಯಾತಿ: ಖ್ಮಾತಮಾಯ್ತು ಜಾತಳತಿಲಕಂ 
(ಜಾತಿ. ೨೪-೩೬). "ಪ್ರಖ್ಯಾತ? ಪರಾ, [ಸಂ.3 

ಖ್ಯಾತಕರ್ಣಾಟಕ (ನಾ). ೧..ಪ್ರಸಿದ್ಧವಾದ ಕರ್ಣಾಟಕ ದೇಶ 
ಮತ್ತು ಭಾಷೆ. ೨. ಕನ್ನಡದಲ್ಲಿ ಪ್ರಸಿದ್ಧವಾದ ಆರು ಸಂಸ್ಕೃತ 

ವೃತ್ತಗಳು. ಔ ಉತ್ಪಲಮಾಲೆ, ಚಂಪಕಮಾಲೆ, ಶಾರ್ದೂಲ 

ವಿಕ್ರೀಡಿತ, ಮತ್ತೇಭವಿಕ್ರೀಡಿತ, ಸ್ರಗ್ಧಕಿ ಮಹಾಸ್ರಗೃರೆ: 

'ಗುರುವೊಂದಾದಿಯೊಳುತ್ಪಲಂ | ಚಂಪಕಮಿವಾಜುಂ ಖ್ಯಾತ 

ಕರ್ಣಾಟಕಂ (ಛಂದೋಂಬು. ೨-೧೪೯ ಅಡಿಟ); ಈ ಖ್ಯಾತ ಕರ್ಣಾಟಕ 

ವೃತ್ತಗಳಲ್ಲಿ ಚಂಪಕಮಾಲೆ ಕನ್ನಡಕವಿಗಳಿಗೆ ಬಹಳ ಪ್ರಿಯವೆಂದು 

ಕಾಣುತ್ತದೆ (ಛಂದೋವಿ. ೧೦೮), [ಖ್ಯಾತ + ಕರ್ಣಾಟಳ) 


ಖ್ಯಾತಗರ್ಹಣ 


ಖ್ಯಾತಗರ್ಹಣ (ಗು). ೧. ಎಲ್ಲರಿಗೂ ತಿಳಿದಂತೆ ನಿಂದೆಗೆ ಪಾತ್ರ 
ವಾದ; ಕುಪ್ರಸಿದ್ಧವಾದ; ದುಸ್ಯೀರ್ತಿಯನ್ನು ಗಳಿಸಿದ. (ನಾ). 
೨. ಬಹಳ ನಿಂಜೆಗೊಳಗಾದವನು : ಇ ಅವಗೀತಃ, ಖ್ಯಾತಗಹನಃ -೨ 
ಪ್ರಸಿದ್ಧವಾದ ನಿಂದೆಯುಳ್ಳವನು * (ಸಿದ್ಧಾಂತಿ. ೨೯೯). 
[ಖ್ಯಾತ -- ಗರ್ಹಣ] 
ಖ್ಯಾತನಾಮ (ನಾ). ಹೆಸರಾದವನು ; ಪ್ರಸಿದ್ಧನಾದವನು : ಖ್ಯಾತ 
ನಾಮನಾದ ಆ ವಕೀಲನಲ್ಲಿ ಈ ಪುರೋಹಿತನಿಗೆ ವಿಶೇಷ ಗೌರವವಿತ್ತು 
(ಪುನರು. ೩೫). [ಖ್ಯಾತ + ನಾಮ] 
ಖ್ಯಾತಯಶ (ನಾ). - ಖ್ಯಾತನಾಮ: ಎಬ್ಲಮಂ ನೂತನಮಾರ್ಗ 
ಮೆಸೆಯೆ ಪೇಟ್ಹಂ ಖ್ಯಾತಯಶಂ ಕವಿತಾಗಂಹೋದಯಂ (ಕಾವ್ಯಾವ. 
೭೭೮). [ಖ್ಯಾತ * ಯಶ] 
ಖ್ಯಾತಿ (ನಾ). ೧. ಹೆಸರುವಾಸಿ; ಪ ಸಿದ್ಧಿ ಕೇರಿ: ನಿನ್ನಯ ನುತ 
ಖ್ಯಾಶಿಗದಟಂಗೆ ರೊಸಿಂಗೆ.. . ಮರುಳಾಗಿ, ಮತಿಗೆಟ್ಟಿವು (ಹಡಕಾ. 
` ೭-೨೩). ೨. ಹೊಗಳಿಕೆ; ಸ್ತುತಿ: ವನಜಾಕ್ಷಖ್ಮಾತಿಪೂತಂ ಕಥೆ ಕವಿ 
ಕವಿರಾಜಂ (ಜಗವಿ. ೧-೨೨). ೩. ತೋರುವಿಕೆ ; ಪ್ರಕಟವಾಗುವಿಕೆ : 
ಇಲ್ಲಿ ವಸ್ತುಗಳು ತೋರುವುದಳ್ಕೆ ಖ್ಯಾತಿಯೆಂದೊ ಅನಂತರ ನಿವೃತ್ತಿ 
ಯಾಗುವುದಕ್ಕೆ ಬಾಧೆಯೆಂದೂ ಹೆಸರು (ಹಿಂದಸಾ. ೨೧೦). ೪. ವರೆದಿ; 
ನಿರೂಪಣೆ; ಹೇಳುವಿಕೆ. "ಖ್ಯಾತಿಸು' ಪರಾ. ೫, “ಗಣ್ಯತೆ, 
ಖ್ಯಾತಿ, ಗೌರವ” (೦೬6, ಪತ್ರಿನ.೨೬). ಹಿ, [ಯೋಗ] ಸಾಕ್ಷಾ 
ತ್ಕಾರ: ಖ್ಯಾತಿಯೆಂದರೆ ಸಾಕ್ಷಾತ್ಕಾರ (ಹಿಂದಸಾ. ೧೦೨). [ಸಂ.] 
ಖ್ಯಾತಿಕಾಂಕ್ಷೆ (ನಾ). ಹೆಸರು. ಗಳಿಸುವ ಬಯಕೆ; ಪ್ರಸಿದ್ಧಿಯ 
ಅಪೇಕ್ಷೆ: ನನ್ನಂಥವರಿಗೆ ಪ್ರೇರಣೆ. .. ಧನಾರ್ಜನೆಯೂ ಅಲ್ಲ, ಖ್ಯಾತಿ 
ಕಾಂಕ್ಸೆಯೂ ಅಲ್ಲ (ಸಂಶೋಧ. ೪ ಪ್ರಸ್ತಾವ). [ಖ್ಯಾತಿ * ಉಾಂಕ್ಸೆ) 


ಪಿಪಿ೫೦ 


ಕ 
ಅ 


ಖಾ 
ಛಾ 


ಖ್ಹಾಜಾ 


ಖ್ಯಾತಿಗಳಿಸು (ಕ್ರಿ). ಹೆಸರಾಗು ; ಪ್ರಸಿದ್ಧಿಯನ್ನು ಪಡೆ; ವಿಪ್ಯಾತ 
ವಾಗು: ನಿಟ್ಟೂರು ಮತ್ತು ಅದರ ಸುತ್ತಲ ಊರುಗಳು . , . ಖ್ಯಾತಿ 
ಗಳಿಸಿದ್ದುವು (ನಿಟ್ಟು ಶಾಂ. ೧). [ಖ್ಯಾತಿ * ಗಳಿಸು] 

ಖ್ಯಾತಿಪಡು (ಕ್ರಿ). - ಖ್ಯಾತಿಗಳಿಸು: ನೀತಿಯುಳ್ಳವನು ಪ್ಯಾತಿ 
ಪಟ್ಟಾನು (ಗಾದೆ). [ಖ್ಯಾತಿ * ಪಡ್ಕು) 

ಖ್ಯಾತಿವಡೆ (ಕ್ರಿ). ೯ ಖ್ಯಾತಿಗಳಿಸು: ಖ್ಯಾತಿವಡೆದಿರ್ದ ನಾಲ್ಕುಂ 
ಜಾತಿಗಳೊಳ್‌ ಮದುವೆಯಾಗಲಕ್ಕುಂ ಪಾರ್ವರ್ಗೆ (ಸಮಪ. ೬೯೪); 
ಖ್ಯಾತಿವಡೆದ ಕೋವಿದ ನಿಕುರುಂಬಮದೇತೆಜನೆಂದು ತಿರಸ್ಕರಿಸದೆ 
(ಜಯಕಾ. ೧-೧೫). [ಖ್ಯಾತಿ * ಪಡ್ಗೆ] 

ಖ್ಯಾತಿಸು:(ಕ್ರಿ). ಹೇಳು ; ನಿರೂಪಿಸು ; ಪ್ರಸಿದ್ಧಪಡಿಸು: ಗೀಕೆಯಲಿ 
ವಿಶ್ವಜೀವನ ರಹಸ್ಯವನವರ್‌ ಖ್ಯಾತಿಸಿಹರು (ಮಂಕುಕ. ೪೬೨). 

[ಖ್ಯಾತಿ * -ಇಸ್ಕು] 

ಖ್ಯಾತೆ (ನಾ). ಪ್ರಸಿದ್ಧಳಾದವಳು; ಹೊಗಳಲ್ಪಟ್ಟವಳು: ಹುಡುಕಿ 
ಬಾರೊ ಹಾರಿ ಜಲಧಿ ಸುಗುಣನೆಂಬ ಸೀತೆಯ ಪೂತೆ ಖ್ಯಾತೆ ತ್ರಾತೆಯ 
(ಕಲ್ಲೋಲ. ೫೫). , (ಸಂ. ಖ್ಯಾತಾ] 

ಖ್ಯಾಪನ (ನಾ). ತಿಳಿಯಪಡಿಸುವುದು; ನಿರೂಪಣ: ಅಧಿಕೃತಮಪ್ಪ 
ಮತ್ಯಾದಿಗಳ್ಳೆ ನಿಯಮದಿಂ ಪ್ರಮಾಣತ್ವ ಖ್ಯಾಪನಾರ್ಥಂ ಉತ್ತರ 
ಸೂತ್ರಾವತಾರಂ (ತತ್ತ್ವಪ್ರ. ೫೩). [ಸಂ.1 

ಖ್ಯಾಲ್‌ "ಖಯಾಲಿ? ನೋ. 

ಖ್ಯಾಲ "ಖಯಾಲಿ' ನೋ. 

ಖ್ಯಾಲಿ "ಖಯಾಲಿ? ನೋ. 

ಖ್ಲಾಲು "ಖಯಾಲಿ? ನೋ. 

ಖ್ವಾಜಾ "ಕೊಜ್ಜೆ' ನೋ. 


ಗೈ ಗಂಗನಾಡ 


ಗೈ (ನಾ). ೧. ಕನ್ನಡ ವರ್ಣಮಾಲೆಯ ಇಪ್ಪತ್ತು ಮೂರನೆಯ | ಗಂಗಗಾವುಂಡ (ನಾ). ಒಬ್ಬಾತನ ಹೆಸರು: ಗಂಗಗಾವುಣ್ಣನ ಮಗಂ 
ಆಕರ; ಗಕಾರ: 'ಧೃಂಜನಗಳು : ವರ್ಗೀಯ: ಕಖಗಘ 5 ರಟ್ಟಿಕುಳ ಉಲಚೋಳಗಾವುಣ್ಜ 0ಗಂ (ಎಕ. 1X, ನೆಲಮಂ. ೧-೯ ; 1029). 
(ಕೈಪಿಡಿ. ೩). ೨, [ಛಂದ] ದೀರ್ಫಾಕ್ಷರದ ಸಂಕೇತ; ಗುರು: [ಗಂಗ * ಗಾವುಂಡ (ಆ ಗಾಮುಂಡ)] 
ಈ ಲಕ್ಷಣ ವಾಕ್ಮಗಳಲ್ಲಿ ೮ ಎಂದರೆ ಲಘುವೆಂದೂ ಗ ಎಂದರೆ| , | ಗೆಂಗೆಡಿಕಾರೆ "ಗಂಗಡಿಕಾಅ' ನೋ. 
ಗುರುವೆಂದೂ ತಿಳಿಯಬೇಕು (ಕೈಸಿಡಿ. ೭೮). ೩. [ಸಂಗೀತ] ಸಪ್ತ| 5 | ಗಂಗಡಿಕಾಅ, ಗಂಗಡಿಕಾರ (ನಾ). ಒಕ್ಕಲಿಗಜಾತಿಯಲ್ಲಿ ಒಂದು 
ಸ್ವರೆಗಳಲ್ಲಿ ಮೂರನೆಯದು; ಗಾಂಧಾರ : ಸಪ್ತಸ್ವರಗಳು ಕ್ರಮವಾಗಿ; ಸಂಗಡ; ಅಷ್ಟಾದಶ ಜಾತಿಗಳಲ್ಲಿ ಒಂದು: *ಗಂಗಡಿಕಾಜ 
ಸ, ರಿ,ಗ್ರಮ,ಪ,ಧ,ನಿಎಂಬ ಸಂಕೇತಾಕ್ಷರಗಳಿಂದ ಪ್ರ ಯೋಗದಲ್ಲಿನೆ, (ಪಾಕಾಂ. ಗುಡಿಕಾಆ]ನ ಕ ಕ್ರ ಮನಭೀರನೆಂದೆನೆ ಮಹಾಶೂದ್ರನಕ್ಕುಂ? 
(ಸಂಗೀಡಂ. ೧೫). ೪. (ಶಾಸನಗಳಲ್ಲಿ ಬರುವ)" ಗದ್ಯಾಣ']| (ಮಂಗರಾ.೧೧೦-೬). ಗೆಂಗೆಡಿಕಾರೆ: ಗಂಗೆಡಿಕಾರರಲ್ಲಿ ಜನಿಸಿದ ಬೋಗೆ 
ಎಂಬುದರ ಸಂಕ್ಷಿಪ್ತರೂಪ : ಬಮ್ಮರಸ ಬಿಟ್ಟ ಗ ೨. , . ಕ್ರನಿಂತರು | ಗಉಡೆ (ಎಕ. 71೪, ಕೃಷ್ಣರಾ. ೯೧; 1851); (ಎಸನ್ಮೆೈ. 11, ೪೧). 
ಬಿಟ್ಟಿ ಗಂ (ಸೌಇಇ..X1-i, ೧೮೯-೪; 1106); ವಾಕ್ಸೀಸ್ಮಜ್ಟರೆಗಳಗೆ: _- 10, "ಗಂಗವಾಡಿಕಾರ' ಪರಾ. [ಗಂಗಡ್ಮಿ * -ಕಾಣ] 
ಚಾಳೀಸಪತ್ರೆ ಗ ೧ ತೂಕ, ಮೆಣಸು ಗ ೧ ತೂಕ (ವಿವೈವಿ. ೨೦೧).| |ಗಂಗನೆ (ಅ). ತೀವ್ರವಾಗಿ; ಹೆಚ್ಚಾಗಿ: ನಮ್ಮ ಮನ್ಯಾಗ ಇದ್ದುಬಿಡೂ 
೫. (ಉಕ) ಗರ್ವ; ಅಹಂಕಾರ; ಕೊಬ್ಬು: ಅವನಿಗೆ ಗ ಬಹಳ ಅಂತ ಗಂಗನೆ ಗಲವತ್ತುಕೊಂಡೆ (ಜೀವರಂ, ೪೪). "ಕಂಗನೆ' ಪರಾ. 
(ರೂಢ) ; ಶ್ರೀ ಒಣಗಿದೆ ಗ ಬಚ್ಚಿದೆ (ಗಾದೆ). | |ಗೆಂಗೆಪಾಣಿ (ನಾ). ತೆಂಗಿನಲ್ಲಿ ಒಂದು ಬಗೆ; ಶ್ರೇಷ್ಠಜಾತಿಯ 
-ಗ್ಯ (ಪ್ರ). ಇದರಲ್ಲಿ ವರ್ತಿಸುವವನು ಎಂಬ ಅರ್ಥದಲ್ಲಿ ಬರುವ ತೆಂಗು: ಗಂಗಪಾಣಿ ತೆಂಗಿನಕಾಯ ತಿರುಳು ಗಜ್ಜುಗದ ತಿರುಳು 
ಒಂದು ತದ್ಧಿ ತಪ್ರತ್ಯಯ: ಇವರುಟ್ಟ ರುಮ್ಗರ್‌ ಬತ್ತ ಲೆಗರುಮಲ್ಲರ್‌'|15| (ಅಶ್ವಟೀ. ೬೪-೯) ; ಹಸನಾದ ಗಂಗಪಾಣೆಳೆನೀರ ಕಾಶಿಯ ವಸುಧೇಶ್ವರ 
(ವಡ್ಡಾರಾ. ೯೩-೧೨) ; ಬತ್ತಲೆಗರ ಮಾತುಗೇಳದಿರ್‌ (ಆದಿಪು. ೨-೯); ನೋಡಿದನು (ಜ್ಞಾ ನಚ. ೩೮-೧೨೫). [ಆ ಸಂ. ಗಂಗಾಪಾನೀಯ?] 
ಘನವಾಗಿ ವರ್ಶಿಸುವನೀತನಿವಜಕೊಳೆಂಬಲ್ಲಿ ಕುಟಿಗ ಗ ಪ್ರತ್ಮಯವಮುಂ| |ಗಂಗೆಪುರೆ (ನಾ). ಒಂದು ಊರಿನ ಹೆಸರು ಮತ್ತು ಅಲ್ಲಿ 
» ಮಾತುಗೆಂ ಬೂತುಗಂ (ಶಮದ. ೨೦೧ ಮತ್ತು ಪ್ರಯೋ). ತಯಾರಾಗುವ ಸೀರೆ : ಗುಲುಗುಂಜಿ ಮಡಿಯು ಗಂಗಪುರವು ದಾಯ 
ಗಉಡ "ಗಾಮುಂಡ' ನೋ. ್ಳ ಗೆಲ್ಲು ಕರಾಳಿಯು (ಅಮುಸಾಂ. ೪-೧೨). "ಗಂಗವುರ' ಪರಾ. ಗ] 
ಗಉಡಿಕೆ "ಗಾವುಂಡಿಕೆ' ನೋ. '20/ ಗೆಂಗಮಡು (ನಾ). ಒಂದು ಪ್ರದೇಶದ ಹೆಸರು: ತುಜುಗಳ್‌ 
ಗೆಉಡುಂಬಳಿ "ಗೌಂಡುಂಬಳಿ' ನೋ. | ಗಜ್ಜಮಡುವಿನ್‌ ಇಳ್ಲು ಮುಟ್ಟಿ ಕಾದಿ ಸತ್ತು ಸ್ವರ್ಗ್ಗಿಯ ಆದ 
ಗೆಉಡುಗೊಡಣಗೆ "ಗವುಡುಗೊಡಗೆ? ನೋ. i; (| (ಮೈಲರಿ, ೧೯೨೩, ೨೩-೧೨ ; 1). [ಗಂಗ * ಮಡು?] 
ಗಂಗ (ನಾ). ೧. ಒಬಾ ತನ ಹೆಸರು: ಕೇಸವರಾಜ.ಅಗಸವ್ವೆ ದಾಸರೆ | ಗೆಂಗಮಾಳ, ಗಂಗಾಮಾಳ (ನಾ). ನಾಟ ಚಪ್ಪ ನಲಿ; ಸ್ಥ ಸ್ಲಳೀಯವಾದ 
ಗಂಗ (ಎಕ. ೪, ಕಗ ೩೨-೨೩೯; 1050). ೨. ಕರ್ನಾಟಕದ | ಕೆರ (ಸ್ಕಾಂಡಂ). ಗಂಗಾಮಾಳ : “ಚೆಪ್ಪ ಭಿಗಿ (ಕಮ. ೨೦೧). 
ಅರಸುಮಕೆತನಗಳಲ್ಲಿ ಒಂದು: ಕೆಲ್ಲಂಗೆಆಿಯಾದಿತೀತ್ಸ ೯ಮದು | 21 [?) 
ಮುನ್ನಂ ಗಂಗರಿಂ ನಿರ್ಮಿತಂ (ಎಕ. 11, ೩೪೫-೪೫ ; 1159) ; ಕದಂಬರು, : ಗಂಗಮ್ಮ (ನಾ). ೧. ಗಂಗೆ; ಗಂಗಾದೇವಿ: ಇಂದು ಗಂಗಮ್ಮನ 
ಗಂಗರು, ರಾಷ್ಟ್ರಕೂಟರು, ಚಾಳುಕ್ಕರು, ಹೊಯ್ಸಳರು - ಇವರ ಮ 1): ೨. ನದಿ. ೩. ನೀರು. ೪. ಒಬ್ಬಾಕೆಯ ಹೆಸರು: 
ಪ್ರೊ ತ್ಸಾ Dk ಜೈನಧರ್ಮ . . . ಬೆಳಗಿತು (ಕಶಾಅ. ೭೯). ನಂವ್ಮು. ಊಳಿಗದ ಬೊಕಸ್ತ ಮುದಂಣನ ಮಗಳು ಗಂಗಮ್ಮ ನು 
"ಗಂಗವಾಡಿ ' ಪರಾ. ೩. ರೈತರಲ್ಲಿ ಒಂದು ಪಂಗಡ (?): | ರುದ್ರಪ್ಪ ದೇವರಿಗೆ ತಮಗೆ ಅನೇಕ ಧರ್ಮವಾಗಲಿಯೆಂದು , . , ಕೊಟ್ಟಿ 
ಊರೂರ್‌ ದಪ್ಪದೆ ಪೂತ ಚೂತಲತೆಯಿಂ ಮತ್ತಾಳಿಯಿಂ ಶಾಳಿಯಿಂ ; ಶಿಲಾಶಾಸನ (ಎಕ. ೩1, ಹೊಳಲ್ಕೆ. ೮೦-೧೭; 1682). 
ದೂರರ್‌ದಪ್ಪದೆ ಗಂಗರಿಂ ಕುಡಿಯರಿಂ ಶ್ರೀಮಂತರಿಂ ಕಾಂತರಿಂ [ಗಂಗೆ * ಅಮ್ಮ] 
(ಎಇ. 2೭1೪, 3೬೧-೧೮; 1173). ; [ಗಂಗಯ್ಯ (ನಾ). ಒಬ್ಬಾತನ ಹೆಸರು: ಬೆಟ್ಟಾಲಿ ರಾರುಯ್ಕ 
ಗಂಗಚೂಡಾಮಣಿ = ಗಂಗರಸರಲ್ಲಿ ಶ್ರೀಷ್ಮನಾದವನು ; ಒಂದು | ಕೊಟಾಗಾಲ ಗಂಗಯ್ಯ (ಎಕ. 1%, ಹೆಗ್ಗಡ. ೧೦೪-೧೫; 1037); 
ಬಿರುದು: ಕಾಳನೋ ರಾನಣನೋ ಶಿಶುಪಾಳನೊ ತಾನೆನಿಸಿ ನೆಗಟ್ಟ ಗಂಗಯ್ಯನ ಭಣ್ಟ (ಎಕ. 211, ತುಮಕೂ. ೧೩-೨ ; 1112). 
ನರಗನ ತಲೆ ತನ್ನಾಳಾಳ ಕೈಯ್ಲೆ ವನ್ನುದು ಹೇಳಾಸಾಧ್ಮದೊಳೆ ಗಂಗ 35 [ಗಂಗ * ಆಯ್ಕ) 
ಚೂಡಾಮಣಿಯಾ (ಎಕ.11,೫೯-೯೬ ; 974). ಗಂಗಸೆರ್ಮಾನಡಿ-ಒಂದು | 
ಬಿರುದು (?): ಶ್ರೀಮಚಾಳುಕ್ಕ ಕ[ಲಿ]ಗಂಗಪೆರ್ಮ್ಮಾನಡಿ ವಿಕ್ರ; 
ಮಾದಿತ್ಯ ದೆಳವಮ್ಮ ೯ ವಂದಲೆ ಮರ್ಯಾದೆ (ಸೌಇಇ. XX, ೩೫-೪ | 
1055) : 'ಂಗವೆಡಂಗ = ಗಂಗರಲ್ಲಿ ಶ್ರೇಷ್ಠನಾದವನು; ಒಂದು. 
ಬಿರುದು (?) : ಗಜ್ಜವೆಡಜ್ಗ ಶ್ರೀನುತ್‌ ರಾಚಿಯರಸರ ಅರಸಿ ಗಾಳಬ್ಬೆ |40 
(ಎಕ. ೪, ಹೊಳೆನ, ೧೪-೧೦ ; 960). [1] | 


30 


ಗಂಗರ "ಗರ್ಗರ,' ನೋ. 
ಗಂಗರಾಸಿ (ನಾ). ಒಬ್ಬಾ ಶ್ಬತನ ಹೆಸರು: ಗಂಗರಾಸಿಭಟಾರಾ ಬರೆದ 
(ಎಕ. ೫111, ಸೊರಬ. NS 951)- [ಗೆಂಗ + ರಾಸಿ?) 
ಗೆಂಗವಾಡ (ನಾ). ಒಂದು ಪ್ರದೇಶದ ಹೆಸರು: ಕನ್ನವಾಡ ಗಂಗವಾಡ 
ಬಳೆಯವಾಡ (ಮೈಆರಿ. ೧೯೨೯, ೧೧೮-೧ ; 820)- 
[ಗಂಗ 4 ಬಾಡ) 


ಗೆಂಗವಾಡಿ ೨೩೫೨ ಗಂಗಾಢರಟೂರ್ಣ 


ಗಂಗವಾಡಿ (ನಾ). ಎ ಗಂಗವಾಡ: ಗಜ್ಜವಾಡಿ ತೊಂಬತ್ತ ಸೈಜು | | ಗಂಗಜುಸಾಸಿರ (ನಾ). ಒಂದು ನಾಡಿನ ಹೆಸರು: ಮಣಾಬಲಿ ಬಾಣ 
ಸಾಸಿರಂ (ಎಇ. 1, ೩೫೦-೩; ೪900); ಬಲ್ಲಪಂ: ಗಂಗವಾಡಿಗೆ ಬನ್ನ 1) ರಸಗ್ಗ ೯ಜ್ಲ ಜುಸಾಸಿರೆಮುಮಾಳೆ (ಎಕ. ೫, ಕೋಲಾರ. ೨೩೫-೨; 890), 
ಕಾಲದೊಳಗೆಯರಿಂ ರಾಜ್ಯಂಗೆಯೆ (ಎಕ. 111, ಮಳವ. ೨೫-೩ ; 986) ; al i [ಗಂಗ * ಅಣುಸಾಸಿರ) 
ಗಂಗವಾಡಿ ತೊಂಭತ್ತ ಜುಸಾಸಿರಮುಂಂ ಬ್ರಾಹ್ಮಣದತ್ತಿಗೆ ವರೆ| |ಗಂಗಣಇಂಬು (ನಾ). ೬ ಗಂಗಾಜಲ: ಗಂಗಾಂಬುವಂ ಮುಟ್ಟದಿರ 
(ಯಶೋಚ. ೧-೧೧). [ಗಂಗ + ಪಾಡ್ಮಿ) ಬಹುದೆ (ಜೈಮಿಭಾ. ೯-೨೬). [ಸಂ. (ಗಂಗಾ + ಅಂಬು)] 
ಗಂಗವಾಣಿ, ಗಂಗೆವಾಳೆ (ನಾ). ಒಂದು ಜಾತಿಯ ಕುದುರೆ; ಗೆಂಗಾಕುಮಾರ (ನಾ). ಗಂಗಾಜೀವಿಯ ಮಗ; ಭೀಷ್ಮ 
ಬಿಳಿಯ ಕುದುರೆ: ಖುರ ನಯನ . . . ಕಕ್ಷವಕ್ಷದೊಳ್‌ ಪಾಂಡುರ| |, ಗಂಗಾಕುಮಾರನ ಕಳಶಜನ ರಾಧಾತನೂಜನ ರಂಗಭೂಮಿಯಿದು 
ಮೌಗಿಕೆ ಮೆಯ್‌ ಗಂಗೆಯ ಏಳುವ ನೊರೆಯಂ ಫೋಲ್ತಿಸೆಯೆ; | (ಕುವ್ಯಾಶ. ೩-೨೬). [ಸೆಂ. (ಗಂಗಾ + ಕುಮಾರ)) 
ಗೆಂಗವಾಣಿಯೆನಿಕ್ಕು ೦ (ಅಶ್ವರಾ. ೨-೨೪). ಗಂಗೆವಾಳೆ: ಕಕ್ಷ ವಕ್ಷಂ | ಗೆಂಗಾಕುಮಾರಕ (ನಾ). - ಗಂಗಾಕುಮಾರ: ಸೈಸ್ಯಮಹೋದಧಿಯ 
| 
| 


ಕಿ 


ಪಾಂಡುರಮಾಗಿರೆ ಮೈ ಗಂಗೆಯ ನೊರೆಯಂ ಪೋಲ್ತೆಸೆಯೆ |10 ಮಧ್ಯ ದಲಿ ಮೆಜಿವವನಾ ದುರಂತಸರಾಕ್ರಮನು ಗಂಗಾಕುಮಾರಕನು 


ಗಂಗೆವಾಳೆಯೆನಿಕ್ಕುಂ (ಅಶ್ವವೈ. ೨-೨೪). [?] (ಕುವ್ಯಾಭೀ. ೩-೭). [ಸಂ. (ಗಂಗಾ * ಕುಮಾರಕ)] 
ಗೆಂಗನಾಲುಕ "ಗಂಗೆವಾಳುಕ' ನೋ. ' ೆಂಗಾಜಮಂನ (ನಾ). ೧. ಗಂಗೆ ಮತ್ತು ಯಮುನಾ ನದಿಗಳು. 
ಗೆಂಗವಾಸ (ನಾ). ಒಬ್ಬಾತನ ಹೆಸರು: ಗಂಗವಾಸನ ಮಗಂ ೨. ಒಂದು ಅಂಚಿನಲ್ಲಿ ಒಂದು ಬಣ್ಣ ಮತ್ತೊಂದು ಅಂಚಿನಲ್ಲಿ 
ಗೋವಿನ್ದರಂ (ಎಕ. 1%, ದೇವನ. ೪೨-೩ ; 9007). [ಗಂಗ * ವಾಸ?) ಮತ್ತೊಂದು ಬಣ್ಣ ವಿರುವ ಸೀರೆ, ಪಂಚೆ ಮೊದಲಾದ ವಸ್ತ್ರ: (ಕಿ). 
ಗೆಂಗವುರ, ಗಂಗಾಪುರ (ನಾ). ೧. ಒಂದು ಊರಿನ ಹೆಸರು: |15 (ಸೆಂ. (ಗೆಂಗಾ + ಜಮುನಾ), / ಮರಾ, ಹಿಂ. ಗಂಗಾಜಮುನೀ) 
ಗಜ್ಜವುರದ ತುಜುಗೋಳೊಳ್‌ (ಎಕ. ೪111, ಶಿ9ರಿ.೨೪-೩ ; 9701). ಗಂಗಾಜಲ, ಗಂಗಾಜಳ (ನಾ). ಗಂಗಾನದಿಯ ನೀರು; ಪವಿತ್ರ 
ಗಂಗಾಪುರ : ೨. ಗಂಗಪುರದಲ್ಲಿ ತಯಾರಾಗುವ ಸೀರೆ: ಚಿತ್ರ | ; ನೀರು: ಗಂಗಾಜಲವ ಪೊರವಡಿಸಿಯೆ ಭಗೀರಥನು ವಗಿಸಿ ಭೂಮಿಗೆ 
ಚಿತ್ರಾವಳಿ ಪಾಗು ಪಸುರ ಪಟ್ಟಿ ಸೂತ್ರವಳಿಯ ಚಿನ್ನಧಾರಿ ನೇತ್ರವಳಿಯು | ತಂದು ಹರಹಿದ (ಗಗತಾ. ೧೦-೧೪). ಗೆಂಗಾಜಳೆ: ಕಳಸಾರೋಹಣ 


ಸುಲಿಪಲ್ಲು ಗಂಗಾಪುರ ಸೂತ್ರ ರಾಗದ ಗಿಂಡಿನೆಡೆಯೆ (ಅಮುಸಾ ಂ. | ಮಾಗಿ ನೇಚೆಯ ನಿವ್ವ ೯ಹಿಸಿದಗ್ಗ ೯ಂಗಾಜಳ ಧೌತವಸ್ತ್ರ ಪನಿತ್ರೀ ಕ್ರ ತೋತ್ತ 
೪-೮). [?] ಮಾಂಗೆಯರಪ್ಪರ್‌ (ಕಇಆ. ೪೯-೫-೫೭; 973). (ಸಂ (nares ಜಲ)] 
ಗಂಗವೂರ್‌ (ನಾ). ಒಂದು ಊರಿನ ಹೆಸರು: ಪಚ್ಚ (ವ್ವ)ನೂರ್‌| | ಗೆಂಗಾಜಳೆ "ಗಂಗಾಜಲ' ನೋ. 


ಗೆಜ್ನವೂರ್‌ ಫುಲಿಗೆಆ್‌ (ಇಆ. ೪111, ೨೪೩-೧೮; 634); ನಿರ್ಗುನ್ಮ! ಗಂಗಾಜಾತ (ನಾ). ಗಂಗಾಕುಮಾರೆ: ಗಂಗಾಜಾತನೋಲಗದಿಂದ 


20 


ನಾಡು ಮೂನೂಜು ಇಆ್‌ಗಲ್ವಾಡಿ ಮೂನೂಲು ಗಂಗವೂರೆ ಮೂವತ್ತು ಸರಿದನು ತನ್ನ ಮಂದಿರಳೆ (ಕುವ್ಯಾಉ. ೭-೧೯). [ಸಂ.) 

(ಎಕ. 1%, ಚಳ್ಳ ಕೆ. ೩೪-೧೩; 815). [ಗಂಗ * ಊರ್‌) ಗಂಗಾಜೂಟಿ (ನಾ). ಗಂಗೆಯನ್ನು ಜಟಿಯಲ್ಲಿ ಧರಿಸಿರುವವನು; 
ಗಂಗವ್ವ (ನಾ). “ಗಂಗಮ್ಮ ೨: ಒಳ್ಳೊಳ್ಳೆ ೈೈ ಮಾನ ಗರಿ ತೆಗೆದು ಅಡ್ಮಾವ 25) ಶಿವ: ಕೋಟ ಭಕ್ತರೆ ಮನೆಗಳಲಿ ಪರಿಪಾಟಿಯಿಂದಆಸುತ ಗಂಗಾ 

ತ. ಗಂಗೆವ್ವನ ಉಡಿಯಾಗೆ (ಗರತಿ. 4 [ಗಂಗೆ* ಅವ್ವ್ಯ(ಆ ಅವ್ವೆ)] ಜೂಟನಗ್ಗದ ಜಂಗಮಾಂಧ್ರಿಗೆ ನಮಿಸಿ ನಿಮಿಷದಲಿ (ಬಸಪು. ೩೫-೫೫). 


ಗಂಗಸೆ,: ಗಂಗಸೆ (ನಾ). ಹಿಂಸೆ; ಸಂಕಟ (9): ದೆಸೆದೆಸೆಗೆ ಸಿಡಿದವು [ಸಂ. (ಗಂಗಾ + ಜೂಟ)] 


ಕಿರೀಟ ಪ್ರಸರ ಹಜಾದವು ಹಾರವೆಡೆಯಲಿ ಬಸವಳಿದು ಬಿಲ್ಲುಗುಳಿಸಿತು | ಗಂಗಾಶೀರ (ನಾ). ಗಂಗಾನದಿಯ ದಡ: ಗಂಗಾತೀರದೊಳಿರ್ಪ 


ರುಧಿರವನು ವದನದಲಿ ರಸದ ಲಂಪಟಕಿಕ್ಷುವನು ಖಂಡಿಸಲು ಸಿಲುಕಿದ ಸೂತನೆಂಬವಂ ಕಂಡು (ಪಂಪಭಾ. ೧೧೯೫ವ).[ಸಂ. (ಗಂಗಾ+ ತೀರ)] 
ನಾಲಗೆಯ ಗಂಗಸದ [ಖಾಕಾಂ. ಗಂಗಸೆಯ] ನರಿಯವೊಲಿರ್ದನಾ |30| ಗಂಗಾದೇವಿ (ನಾ). ೧. ಗಂಗಾನದಿಯ ಅಧಿದೇವತೆ: ಗಂಗಾ 
ಬಿಲ್ಲಡಿಯಲಸುರೇಂದ್ರ (ತೊರರಾ. ೧-೧೫-೨೬); “ಅಪಮಾನ;| | ದೇವಿಯುಂ ಆ ಕೊಸಂ ಮುಲುಗಲೀಯದೆ . . . ತಟಸ್ಟಿಸಿತರೆ 
ಉಪಹತಿ ” (ಪ್ರ $n) ಗೆಂಗೆಸೆ: ಒಸಗೆಯಾಟವೊ ಬಿಲ್ಲ ಹೊಯ್ದಿ ನ | (ಪಂಪಭಾ. ೧೯೯೫ವ). ೨. “ಜಲದೇವತೆ” (ರಮಾಕಾಂ. ೨೦೧). 
ಹಸುಗೆಯಾಟವೊ ಗರುವರಿಗೆ ಗಂಗಸೆಯ ಮಾಡಿತು ಚಾಪನಿತ್ತಲು | (ಸಂ. (ಗೈಂಗಾ + ದೇವಿ)] 

ಭೂಪ ಕೇಳೆಂದ (ಕುವ್ಯಾಅ. ೧೪-೪). [1] | ಗಂಗಾದ್ವಾರ (ನಾ). ೧. ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದ 


ಗಂಗಸರಾಯಿ (ನಾ). ಒಂದು ಬಗೆಯ ಮದ್ಯ, ೨_-ಹೆಂಡ: 35 ಕ 
ಕಾನೇರಿ ತನ್ನ ಗಂಡ... . ಗಂಗಸರಾಯಿ ಕುಡಿದು ಬಿದ್ದ ಕತೆ ಹೇಳಿ ಪ್ರದೇಶ; ಹರಿದ್ವಾರ: ಗಂಗಾದ್ವಾರದಲ್ಲಿ ಭರದ್ವಾಜನೆಂಬ ಮಹರ್ಷಿ 
ಕಣ್ಣೀರು ಬಡಿದಳು. (A ೫೪). [ಗೆಂಗೆ? * ಸರಾಯಿ] ಯಿದ್ದನು (ವಚಭಾ. ೪೯). (ಸೆಂ. (ಗಂಗಾ + ದ್ವಾರ)] 

ಗಂಗಸಾಗರ, . ಗಂಗಸಾರ (ನಾ). ೧. - ಗಂಗಸರಾಯಿ: ಚ ಗಂಗಾಧರ (ನಾ).-ಗಂಗೆಯನ್ನು ಧರಿಸಿದವನು; ಶಿವ: “ಈಶಾನಃ 
ಬಗಿನಿಯಾಚಲೋಲೆಯ ಮರಗಳಾದಿ ಮತ್ತಿರಡೆಸಿವ ಗಂಗೆಸಾಗರ | .. « ಗಂಗಾಧರಃ, ಮಹಾದೇವಃ. ..-ಈ ೪೫ ಮಹಾದೇವರ ಪೆಸರ್‌? 


ಮುಖ್ಯರಕ್ಕಸರ ಪರಿಪಂಯ ಭೋಜನದ್ರವ್ಮಂಗಳಿಡಿದ ಭಂಡಿಗಳ್ಳೆದೆ 40 (ಹಲಾಯು. ೪-೧೩) ; ಗಂಗಾಧರಾ ಚಂದ್ರಶೇಖರಾ ಕರುಣಾಕರಾ 


ಸ್ಪೆಳ. ೨. ಗಂಗಾನದಿ ಬೆಟ್ಟದಿಂದ ಸಮತಲ ಭೂಮಿಗೆ ಬರುವ 


ಬರುತಿರ್ದುವು (ಚೆಬಪು. ೪೭-೪೫). ಗೆಂಗಸಾರ: ೧. ಜೇಸರೆಗತ್ತೆಯ (ನಂಬಿರ. ೧೬-೩೨). [ಸ6.) 

ಮೇಲೆ ಬಂಗಿಯ ಹೇರು ಸಾಸಿರ ಗಂಗಸಾರೆಗಳ ಸೂಸುವ ಸಾರಾಯದ | |ಗಂಗಾಧರಚೂರ್ಣ (ನಾ). [ವೈದ್ಯ] ಒಂದು ಬಗೆಯ ಚೂರ್ಣ : 

ಪೀಪಗಳ (ಕಂನವಿ. ೧೧-೩೮). [ಆ ಗೆಂಗಾಸಾಗರ] 'ಗಂಗಾಧರಚೂರ್ಣ :--ಹೆಮ್ಮರದ ಚಿಕ್ಕೆ, ಕೊನ್ನಾರಿಗೆಡ್ಡೆ, ಶುಂಠಿ, 
ಗೆಂಗೆಸಾರ "ಗಂಗಸಾಗರೆ? ನೋ. ಧಾತಕೀಕುಸುಮ, ಬಿಲ್ವದ 4 ಹಣ್ಣು, ಲೋಧ್ರದ ಚಿಕ್ಕೆ ನ ಅಕ್ಕಿ 
ಗಂಗಸೆ "ಗಂಗಸ' ನೋ. 45| ತೊಳೆದ 'ನೀರಿನೊಡನೆಯಾಗಲೀ ಸೇನಿಸಿದರೆ ಸರ್ವಾತಿಸಾರ ಗ್ರಹಣೀ 


ಗಂಗಳ "ಗಂಗಾಳ' ನೋ. ಸಹ ಮಾಣುವುವು (ಸಕವೈ. ಸರಿ ೪೭೬). [ಗಂಗಾಧರ? * ಚೂರ್ಣ] 


ಗಂಗಾಧೀಶ ಗಂಗಾಳ 


ಗಣದಲ್ಲಿ ಒಂದು ಬಗೆ: ಗಂಗಾಧೀಶಂ [ಪಾಕಾಂ. ಗಂಗಾಧರಂ] . ಶಿವ: ಮಾರಹರನ ವಿನೋದಕಯ್ಯಾ ಗಾರಮೊ€ PRE ಚಾರು 
ಇವು ಪದಿನಾಣುಂ ರುದ್ರಗಣಂಗಳ್‌ (ಛಂಡೋಂಬು. ೫-೩). ಪುಪ್ಪಕಮೋ (ಬಸಪ. ೧೨-೧೫). 
[ಸಂ. (ಗಂಗಾ + ಅಧೀಶ)] [ಸೆಂ. (ಗಂಗಾ + ಅವತಂಸ)] 
ಗೆಂಗಾನಂದನೆ (ನಾ). - ಗಂಗಾಕುಮಾರ: ಗಂಗಾನಂದನ ire (ನಾ). ೧. ಗಂಗೆಯು ಭೂಮಿಗೆ ಇಳಿಯುವಿಕೆ. 
ಜ್ರೋಾದಿಗಳನೆತ್ತಿದನು ಕರುಣದಲಿ (ಕುವ್ಯಾಉ. ೭-೨೨). ೨. [ನಾಟ್ಯ] ನೂರೆಂಟು: ಕರಣಗಳಲ್ಲಿ ಒಂದು ಬಗೆ: ಎರಡುಂ 
(ಸೆಂ. (ಗಂಗಾ + ನಂದನ)] ಶ್ರನತಾಳಕರೆಂ ಚರಣವನೆತ್ತಿರಿಸುವಲ್ಲಿ ಹಸ್ತಮನೆತ್ತೆತ್ತಿರಿಸುತ್ತೆ ಶಿರಮ 
ಗಂಗಾನದಿ (ನಾ). ೧. ಒಂದು ನದಿಯ ಹೆಸರು. ಓ ಭಾರತದ |. ದೆರಿತೇ ಧರಿಸಲ್‌ ಗಂಗಾವತರಣಕರಣಮೆನಿಕ್ಕು ೦ (ಲಾಸ್ಯರಂ. ೪-೧೭೫). 
ಪ್ರಸಿದ್ಧ ಹಾಗೂ ಪವಿತ್ರವೆನಿಸಿದ ನದಿಗಳಲ್ಲಿ ಒಂದು : ಗಂಗಾನದಿ, [ಸಂ. (ಗೆಂಗಾ 4 ಅವಕರಣ)] 
'10| ಗಂಗಾವನ (ನಾ). (ಉಕ) ಕೂದಲು ಕಡಮೆಯಾದಲ್ಲಿ ಅಲಂಕಾರ 
| ಕ್ಯಾಗಿ ಸೇರಿಸುವ ಕೂದಲು ; ಚೌರಿ. 
' [4- ಮರಾ. ಗಂಗಾವನ] 
ಗಂಗಾವಾರ್ಧಿ (ನಾ). - ಗಂಗಾನದಿ: ಗಂಗಾವಾರ್ಧಿಯೊಳಾತ್ಮ 
ತುರಂಗಮಂ ಮಿಸಿಸಿ (ಸಂಪಭಾ. ೧-೩೮). 
[ಸೆಂ. (ಗಂಗಾ * ವಾರ್ಥಿ)) 
ಗಂಗಾವಾಳುಕ (ನಾ). - ಗಂಗೆವಾಳುಕ: ನಾನಾರೂಪುಗಳುಳ್ಳ 
ಮಹಾಪರಾಕ್ರ ಮಿಗಳಾದ ಗಂಗಾವಾಳುಕ _ಸಮಾರುದ್ರರುಗಳಿಂದ 
ಅವೃತರಾಗಿ ತಮ್ಮ ತಮ್ಮ ಹೆಸರುಳ್ಳ ರುದ್ರ ಲೋಕಗಳಲ್ಲಿ ಯಿರುತ್ತಿಹರು 
(ದಶಟೀ, ೬೨-೧೭). [2] 
ಗಂಗಾಸಮಾರಾಧನೆ (ನಾ). ಕಾಶೀಯಾತ್ರೆ ಮಾಡಿ ಬಂದವರು 
ಮಾಡಿಸುವ ಭೋಜನ ಸಮಾರಂಭ. 
(ಸೆಂ. (ಗಂಗಾ + ಸಮಾರಾಧನಾ)] 
ಗಂಗಾಸಾಗರ (ನಾ). ೧.ಗಂಗಾನದಿಯ ನೀರು. ೨.-ಗಂಗಸರಾ 
೧,೨: ತಿತ್ತಿ ಸಿದ್ಧಿಗೆ ತೊಗಲ್ವೇಜ್‌ ನೊಳಗೆ ಬಂದತ್ತು ಹ 
ಎತ್ತಿ ಬಾಹಂತೆ .ಗಂಗಾಸಾಗರೆ ಬೆಂಬತ್ತಿ ಸೇನಾ ಶರನಿಧಿಯ 
(ಕುಲಾಸಾಂ. ೧೯-೧೧). [ಸೆಂ. (ಗಂಗಾ + ಸಾಗರ)] 
ಗಂಗಾಸುತೆ (ನಾ). ಎ ಗಂಗಾಕುಮಾರ: *ಗಂಗಾಸುತ ... 
ಗಾಂಗೇಯ ನಾಮಂ (ನಾನಾರ. ೪೫); ಗಂಗಾಸುತಂ ಪೃಥಾಸುತರಂ 


ಅಡಕ NE ಯಮುನ, ಗೋಗ್ರ, ರಾಪ್ತಿ, ಗಂಡಕಿ;10 
(ಛವಿವ. ೨೪೩). ೨. ಒಂದು ಬಗೆಯ ನಾಡಿ; ಪಿಂಗಳನಾಡಿ: 
ದಕ್ಷಿಣಭಾಗದ ಪಿಂಗಳನಾಡಿಯೇ ಸೂರ್ಯನಾಡಿಯೆಂದು ಗಂಗಾನದಿ 
ಯೆಂದು ಪೇಳಲ್ಪಡುವುದು (ಅಖಂಡೇ. ೨೧೮-೫೮). 
[ಸಂ. (ಗಂಗಾ + ನದೀ)] 
ಗಂಗಾನ್ಸಯ (ನಾ). ಗಂಗಕುಲ, ವಂಶ: ಸ್ವಸ್ತ ಖಶೇಸಭುವನ ವಿದಿತ | 38 
ಗಂಗಾನ್ವಯಸ್ತೂಯಮಾನ ಮಾನೋದಯ ಶ್ರಿ ಶ್ರೀ ಮಾಧವನ್ನುತ್ತ ರಸ್‌ 
(ಎಕ. ೫, ಬೌರಿಂಗ್‌. ೧೩-೧ ; 890). [ಗಂಗ 4 ಅನ್ವಯ] 
ಗಂಗಾಪುತ್ರ (ನಾ). ೧. - ಗಂಗಾಕುಮಾರ. ೨. ಅಂಬಿಗನ ಜಾತಿ 
ಯವನು; ಮಾನುಗಾರ; ಬೆಸ್ತ : (ಕಿ). [ಸಂ. (ಗಂಗಾ * ಪುತ್ರ)] 
ಗಂಗಾಪುರ "ಗಂಗಪುರ' ನೋ. 20 
ಗಂಗಾಫಲ (ನಾ). ಗಂಗೆಯಲ್ಲಿ ದೊರೆಯುವ ಫಲ; ಮಾನು: 
"ಬಂಗಾಳದವರು ಮಾನನ್ನು '"ಗಂಗಾಫಲ? ಎಂದು ಕರೆಯುತ್ತಾಕೆ 
(ನಂಜರು. ೧೧೮). [ಸಂ. (ಗಂಗಾ * ಫಲ)] 
ಗಂಗಾಭವ (ನಾ). ಐ ಗಂಗಾಜಾತ: ಗಂಗಾಭವನ ನೆ ಮ್ಮದಲಿ 
ಮಹದಾಹನಕೆ ನಡೆದುದು ಕಟಕ (ಕುವ್ಯಾಭೀ. ೧-೫೭). 
(ಸಂ. (ಗಂಗಾ + 6ನ) 
ಗಂಗಾಭಾಗೀರಥಿ (ನಾ). ೧. - ಗಂಗಾದೇವಿ. ೨. ವಿಧವೆಯರನ್ನು | 
ಕುರಿತು ಹೇಳುವಾಗ ಅವರ ಹೆಸರಿನ ಹಿಂದೆ ಸೇರಿರುವ Ki 


| 
(ನ 


ಗಂಗಾಭಾಗೀರಥೀ . . . ಮೊದಲಾದ ಶಬ್ದಗಳನ್ನು ಪತ್ರ ಸ್ವೀಕರಿಸತಕ್ಕ | ಗೆಲ್ಹೊಡೆ ತಪಕೆ ಪೋಪೆಂ (ಪಂಪಭಾ. ೧೦-೨೨). [ಸೆಂ. (ಗಂಗಾ* ಸುತ)] 
ಹೆಸರಿನ ಹಿಂದೆ ಜೋಡಿಸಿ ಬರೆಯುವ ಸಂಪ್ರದಾಯ RN ಗೆಂಗಾಸ್ನಾನ (ನಾ), ಗಂಗಾನದಿಯಲ್ಲಿ ಮಾಡುವ ಸ್ಥಾನ: 
(ಮುಂಬಯಿ. ೪-೮೪). [ಸಂ. (ಗಂಗಾ * ಭಾಗೀರಥೀ)] ಗಂಗಾಸ್ಲಾನ ತುಂಗಾಸಾನ (ಗಾಜಿ). [ಸಂ. (ಗಂಗಾ + ಸ್ನಾನ) 


ಗಂಗಾಮಾಳೆ "ಗಂಗಮಾಳ' ನೋ. 
ಗಂಗಾಮೃತ (ನಾ). ನೀರು; ಗಂಗಾಜಲ ನಾನು ಬಂದಾಗ ಬಿಡಿಸಿದ 
ಬಣ್ಣದ ಚಾಪೆ ಇದ್ದಹಾಗೆ ಇದೆ. ಹೋಗಲಿ . . . ಗಂಗಾಮೃತದ ಪಾತ್ರೆ 
ಗಳನ್ನೂ ತೆಗೆದಿಲ್ಲವಲ್ಲ (ದೇವಹೆಂ. ೨೫೬). (ಸಂ. i ಆಮ ತು) $5! ರಮಾಧವನಂತೆ ಗೋಶ್ರೈಕಪಾಲಕಂ (ಚೈಮಿಭಾ. ೬-೫). 
ಗಂಗಾಮೃತ್ತಿಕೆ (ನಾ). ಗಂಗಾತೀರದ ಮಣ್ಣು: ಗಂಗಾಮೃತ್ತಿಕೆ [ಸಂ.(ಗಂಗಾ*ಹಿಮಕರ--ಅವಹ; ಗಂಗಾ-- ಅಹಿ- ಮಕರ ಅನಹ)] 
ಯಿಂದ ನಿರ್ಮಿಸಿದ್ದನಾಗಿದ್ದರೆ ಅದಕ್ಕೆ ಬೆಲೆ ಬರುತ್ತಿತ್ತು (ಇಪ್ಪಕ. ಸ ಗಂಗಾಳ, ಗಂಗಳ (ನಾ). ೧. ನೀರು ತುಂಬುವ ದುಂಡನೆಯ 
ಸಂ. (ಗಂಗಾ * ಮೃತ್ತಿಕಾ ಲೋಹದ ಪಾತ್ರೆ: “ಗಂಗಾಳ - ಗಂಗಾಲಯ ಇ ಜೊಡ್ಡಶಾತ್ರೆ? 
ಲಿ ಈ [ aS) 
ಗಂಗಾಮೌಲಿಗನಾ). ಗಂಗೆಯನ್ನು ತಲೆಯಲ್ಲಿ ಧರಿಸಿದವನು; ಶಿವ: (ತದ್ಭಕೋ. ೯); ಗಂಗೋದಕವ ತನ್ನಿರೆ ಗಂಗಾಳದಲ್ಲಿ ಬೆರಸಿರೆ 
ಆಲಿಸುತ ನುುದವೆತ್ತು : ಗಂಗಾ ವತೌಲಿ ನಾರದಮುನಿಯನೀಕ್ಷಿಸಿ! ೪ (ಪುರಂದ,೧-೧೦೭-೫); ಭಂಗಾರದಿಂದ ರಚಿಸಿದ ಗಂಗಾಳದಿ ಉಷ್ಣಮಾದ 
(ಬಸಪು. ೨-೩೩). [ಸಂ. (ಗಂಗಾ + ಮಾಲಿ)) ಗಂಗಾಜಲವಂ". . . ಎರದಳತಿ ಸಂಭ್ರಮದೊಳ್‌ (ಕುಚೇಲೋ. ೧೧೩). 
ಗಂಗಾಯಾತ್ರೆ (ನಾ). ಕಾಶಿಗೆ ಹೋಗಿಬರುವಿಕೆ; ಕಾಶೀಯಾತ್ರೆ : ೨. ಆಹಾರವನ್ನು ತೆಗೆದುಕೊಳ್ಳುವ ತಟ್ಟಿ; ಊಟದ ತಟ್ಟಿ: 
(ಕಿ). [ಸಂ. (ಗಂಗಾ * ಯಾತ್ರಾ)) ಕಾಳಿದೇವನ ಮಂಕು ಪಟ್ಟ by ಹ 
ಗಂಗಾವಗೆಹನ (ನಾ). ಗಂಗಾನದಿಯಲ್ಲಿ ಮುಳುಗಿ ಸ್ನಾನಮಾಡು ೬೦-೨) ; ಲಿಂಗಪ್ರಸಾದವನು ಆಂಗಕ್ಕೆ ಕೊಂಬುವರು ಗಂಗಾಳದೊಳಗೆ 
ವುದು; ಗಂಗಾಸ್ಟಾನ: ನಿಖಿಳ ಕಾಂತಾವಳಿ ಸಹಿತ ಗಂಗಾವಗಹನವ |45| ಕೈತೊಳೆದು ಚೆಲ್ಲುವ ಮಂಗಗಳ ನೋಡು (ಸರ್ವಜ್ಞ. ೧೮೦); 
ಮಾಡಿದನು ನೃಪತಿ (ಕುವ್ಯಾಗ.೧೨-೨೩). [ಸಂ, (ಗಂಗಾ * ಅವಗಹನ)) ಗೆಣಸಿನ್ಹೋಳಿಗಿಮಾಡಿ ಎಣಿಸಿ ಗೆಂಗಾಳಕ್ಲಾಕಿ .(ಕನ್ನಜಾ. ೧೧೪). 


ಗಂಗಾಹಿಮಕರಾವಹ (ನಾ). ೧, ಗಂಗೆ ಮತ್ತು ಚಂದ್ರ ನನ್ನು 
ಧರಿಸಿದವನು; ಶಿವ. ೨. ನೀರು, ಹಾವು ಮತ್ತು ತೊಸ ಳೆ 


ಗಂಗಾಧೀಶ (ನಾ). ೧. ಗಂಗೆಯ ಒಡೆಯ; ಶಿವ. ೨. [ಛಂದ] ರುದ್ರ 4 | ಗೆಂಗಾವತೆಂಸ (ನಾ). ಗಂಗೆಯನ್ನೇ ಅಲಂಕಾರವಾಗಿ ಉಳ್ಳವನು; 
| 
ಗಳುಳ್ಳುದು ; ಸಮುದ್ರ. ೧, ೩: ಶಿನನಂತೆ ಗಂಗಾಹಿಮಕರಾವಹಂ 
| 


ಗಂಗಾಳಮುರಗೆ ೨೩೫೪ 


ಗೆಂಗಳೆ: ೧. ಒಲೆಯೊಳಿಟ್ಟು ಸೆಕೆಯಳಗೆಯೊಳು ಗಂಗಳವ 
ನಿರಿಸಲ್ಲಿ ( ಸೂಪಶಾ. ೨-೩) ; ಕಳಸಿಗೆಯ ಬಾಯಲ್ಲಿ ಗಂಗಳವನಿರಿಸಿ 
(ಭೀಮಸೂ. ೪೪). ೨. ಲಿಂಗದಿಟ್ಛೆ ಯನಜಕಯದೆ ಶನ್ನಂಗದ ಆ ರಜಕ್ಕಾಗಿ 
ಗಂಗಳ ತುಂಬಿ ಸಂರಿಸಿಕೊಂಬ ಕುನ್ನಿ ಗಳನೊಬ್ಲ (ಅಆಿಮಾ, ೮೦); 


ಬೆಂಗದಿರನ ಕರಣಂ ಗಂಗಳದೊಳ್‌ ಬಿಂಬಿಸಿ (ಮನೋವಿ. ೫-೨೦ | 


ವ್ಯಾಖ್ಯಾ) ; ಒಕ್ಕಲಿಗರೆಲ್ಲಾ .ಗೆಂಗಳದಲ್ಲಿ ಊಟಮಾಡುತ್ತಿದ್ದು ದರಿಂದ | 


ನಾಣಿಗೆ ಅಲ್ಲಿ ಊಟದ ಎಲೆ ದೊರಕುತ್ತಿರಲಿಲ್ಲ (ಬೈಸರ್ನೆ. ೫೨); 
ಊಟಕ್ಕೆ ಗಂಗಳ ಚೆಂಬು ಇಡುತ್ತಿರಲಿಲ್ಲ (ನನ್ನೂರು. ೩೧೫). 
[< ಸೆಂ. ಗಂಗಾಲಯ. ! ಓಂ. ಮರಾ. ಗಂಗಾಲ) 
ಗಂಗಾಳೆಮುರಗೆ "ಗಂಗಾಳಮುರಿಗೆ' ನೋ. 
ಗಂಗಾಳೆಮುರಿಗೆ, ಗಂಗಾಳಮುರಗೆ (ನಾ). (ಉಕ) ಮಕ್ಕಳು 
ವೃತ್ತಾಕಾರದಲ್ಲಿ ಕುಳಿತುಕೊಂಡು ಒಬ್ಬನು ಹೊಸೆದ ಅರಿವೆ 
ಯೊಂದನ್ನು ಕುಳಿತಿರುವವರ ಹಿಂದೆ ಹಾಕಿ ಆಡುವ ಆಟ; ಟೋಪಿ 
ಆಟ (ದಕ) : ಈ ಆನರರೀ ಕೆಲಸಾ ಅಂದರೆ ಗಂಗಾಳಮುರಿಗೆಯೊಳಗಿನ 
ಲಡ್ಡು ಇದ್ಭಾಂಗ (ಮಿಂಚಿಹು. ೧೮೧). ಗಂಗಾಳೆಮುರೆಗೆ: "ಗಂಗಾಳ 
ಮುರಗೆ'ಯನ್ನಾಗಲಿ ಅಥವಾ ಕೂತು "ಇಬತಿ'ಯ ನ್ನಾಗಲಿ 
ಆಡುವುದನ್ನು ಹಳ್ಳಿಯ ಮಕ್ಕಳಲ್ಲಿ ಕಾಣಬಹುದು (ಕನ್ನಜಾ. ೩೮). 
[ಗಂಗಾಳ್ಯ + ಮುರಿಗೆ] | 
ಗಂಗಿಗವುಂಡ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಗಂಗಿಗವುಣ್ಣನ 
ಮಗ ರಜಯ್ಯ ತುಜುವನಿಕ್ಳಿಸಿ ಸತ್ತ್ವಂ (ಎಕ. ೫1೪, ನಾಗಮಂ, 
೧೩೯-೩ ; 950). [ಆ ಗೆಂಗಗಾವುಂಡ?] 
ಗಂಗಿಪಾಂಡಿವೂರು (ನಾ)., ಒಂದು ಊರಿನ ಹೆಸರು. ಐ ಈಗಿನ 
ಧಾರವಾಡ ಜಿಲ್ಲೆಯ ಆಡೂರು: ಸಿನ್ಮರಸರ್ಗ್ಗಂಗಿಪಾಣ್ಣಿವೂರಮಾ 
ನಾಳೆ (ಸೌಇಇ. ೫೫, ೯-೧೬; ಸು, 8ನೆಯ ಶತ). 
[ಗಂಗಿಪಾಂಡಿ ? + ಊರ್ಕು (4 ಊರ್‌) 
ಗಂಗು (ನಾ). (ಕರಾ) ಒಂದು ಬಗೆಯ ಮಾನು; ದೊಡ್ಡ ಮಾನು. 


[). 

ಗೆಂಗುಂಗೆ "ಗಂಗುಂಗೆ' ನೋ. 

ಗೆಂಗುಂಗೆ, ಗಂಗುಂಗ್ಯ ಗೆಂಗೊಂಗೆ (ನಾ). ಒಂದು ಬಗೆಯ ಸಸ್ಯ: 
ಅಯುತದಿಂ ಗಂಗುಂಗೇಕಾಯಂ ತಾ ತಂದು ಸೂರ್ಯ ಪುಟದೊಳ್‌ 
ಸಪ್ಪ್ವೋಪಾಯದಿ ತೆಗೆಡೆಣ್ನಿಯನುದಿನಾಯಂಗೊಳಲೇಳು ದಿನಕೆ ಮತಿ 
ಸಮನಿಸಿತು (ಕರ್ಣಾಕ. ೫೬) ; ಗಂಗುಂಗೆಯ ಬೀಜ ಕರಿಜೀರಿಗೆ ಇಷ್ಟನು 
ಸಮನಾಗಿ ಚೂರ್ಣಿಸಿ.. . ಬೆಲ್ಲದಿಂದ ಕೊಡಿಸಲು ಕಾಸಶ್ವಾಸಹರ 
(ವೈದ್ಯಸಾ. 1, ೧೫೩). ಗಂಗುಂಗೆ: ಕರಿಗೊನ್ನೆ, ಭನಂಗಬೀಜ, 


| 

| 

25 

30 

ಗಂಗುಂಗಹಂಬು, ಕಂಗೊಂದಿಬಳ್ಳಿ, ಗವನಗೊಂಗೆ (ಮೈಔಗಿ.೧೯-೩೫೦). |]. 
ಗಂಗೆದೊವಲು "ಗಂಗೆದೊವಲ್‌' ನೋ. 


ಗಂಗೊಂಗೆ: ಸಮುದ್ರಫಲ ಗಂಗೊಂಗೆಯ ಬೇರು ಇವೆರಡನು 
ಮಜ್ಜಿಗೆಯಿಂದ ಅರೆದು ಪಾನ, ಲೇಪನಂಗಳ ಮಾಡಿಸಲು ಕೆಂಜಿಗನ 
ವಿಷ ಪರಿಹರವಹುದು (ವೈದ್ಯಸಾ. 11, ೨೨೨). "ಕಂಗುಂಗೆ' ಪರಾ. 
(2) 
ಗಂಗುಳ್‌ (ನಾ). ಒಬ್ಬಾತನ ಹೆಸರು (?) : ಸ್ವಸ್ತಿ ಶ್ರೀಮತು ಗಜ್ಗುಳ್‌ 
ಪೃಥು * ೫ ೫ ರಾಜ್ಯಗೆಯೆ (ಎಕ. 2೭೭1, ಮದ್ದುಗಿ. ೯೪-೧; ಸು. 750). 
(1) 
ಗಂಗೆ (ನಾ). ಕಂಠ; ಕೊರಳು: ಕೊರಲೊಳ್‌ ಗಂಗೆಯದೊವಲುಂ 
ನೆಗಲ್ತಿರೆ (ಅಶ್ವಶಾ. ೬-೩೧); ' ಕೊರಳೊಳು ಗಂಗೆಯದೊನಲುಂ 
ನೆಗಳ್ಲಿಕೆ ತಾಂ ಗಂಗೆವಾರಿಯೆಂಬುದಲಿಂದೆ (ಅಶ್ವವೈ. ೬-೩). "ಗಂಗೆ 
ದೊವಲ್‌:? `ಪರಾ. [< ಗೊಂಕೆ) 


ಗಂಗೆವಾರಿ 


ಗಂಗೆ (ನಾ). ೧. ಒಂದು ನದಿಯ ಹೆಸರು; ಭಾರತದಲ್ಲಿ ಪವಿತ್ರ 


ವೆಂದು ಭಾವಿಸಲಾದ ಏಳು ಮಹಾನದಿಗಳಲ್ಲೊಂದು : ಗಂಗೆಯ 
ತಡಿವಿಡಿದು (ಶಾಂತಿಪು. ೧೦-೧೬೬) ; ಇನ್ತೀ ಧರ್ಮ್ಮಮಂ ನಡಯಿಸಿ 
ದಾತಂ ಗಂಗೆಯ ತಡಿಯೆಸಾಸಿರ ಕವಿಲೆಯಂ , . . ಕೊಟ್ಟ ಫಳಮಕ್ಕು 
(ಎಕ. ೪, ಅರಸೀ. ೫೨-೩೪; 1152); ಗಂಗಾದಿ ತೀರ್ಥಸ್ನಾನ ಫಲ 
(ಕುವ್ಯಾಆ, ೧-೨೦) ; ಗಂಗೆಗೆ ಹೋದರೂ ತಂಬಿಗೆ ಮೇಲೆ ಜ್ಞಾನ 
(ಗಾದ). ೨. ನೀರು; ಜಲ; ಉದಕ: ಗಂಗೆಯಂ ಮುಳುಗಿದರೆ 
ಬಿಡುವನಲ್ಲ (ತುರಂಗ. ೭೫-೧೧). ೩. ಶಿವನ ತಲೆಯ ಮೇಲಿರುವ 
ಗಂಗಾದೇವಿ: ಜಡೆಗಂಗೆಯ ಸ್ಥಾನ (ಬಸವ. ೮೪೪); ಹೈಮವತಿ 
ಗಂಗೆಯರ್‌ ನಿಜಸತಿಯರ್‌ (ಮಂಗರಾ. ೪-೧೩) ; ಸರಸಿಜಾಸನ ಕೊಟ್ಟಿ 
ಶಾಸದಿಯರಸಿಯಾದಳು ಗಂಗೆ (ಕುವ್ಯಾಆ. ೨-೨೧); ಗಂಗೆ ಗೌರಿ ಜಗಳ 
(ಕೂಢಿ). ೪. ಒಂದು ಪ್ರದೇಶದ ಹೆಸರು: ಸ್ವಸ್ತಿಶ್ರೀ ಗಂಗೆಯುಂ 
ಕಡಾರಮುಂ ಪೂರ್ವದೇಸಮುಂ ಕೊಣ್ಣ (ಎಕ. ೫, ಕೋಲಾರ. ೧೪-೧ ; 
1045). (ಸಂ. ಗಂಗಾ] 


15| ಗೆಂಗೆತ್ತು (ನಾ). ಕೌಲೆಬಸವ ; ಕೋಲೆಬಸವ; ಆಟಿದ ಎತ್ತು ; 


20 


ಕೌಲೆತ್ತು : ಗಂಗೆತ್ತಿನವರು ಸುಗ್ಗಿಯ ಕಾಲಕ್ಕೆ ಬರುತ್ತಾರೆ (ರೂಢಿ). 
[ಗಂಗೆ * ಎತ್ತು (ಆ ಎಟ್ಟು))) 


ಗಂಗೆದೊಗಲ್‌ “ಗಂಗೆದೊವಲ್‌' ನೋ. 
ಗಂಗೆದೊಗಲು "ಗಂಗೆದೊವಲ್‌' ನೋ. 
ಗಂಗೆದೊನಲ್‌, ಗಂಗೆದೊಗಲ್‌, ಗಂಗೆದೊಗಲು, ಗಂಗೆದೊವಲು, 


ಗಂಗೆದೋಲ್ಕು ಗಂಗೆಡೋವಲ್‌ (ನಾ). ಪಶುಗಳ ಕಂಠ 
ಪ್ರದೇಶದಲ್ಲಿ ಇಳಿಬಿದ್ದಿರುವ ಚರ್ಮ; ಸಾಸ್ಸೆ: ಒರಸೆ ಮುಸುಡಿನಿಂದ 
ಗಂಗೆದೊವಲನಿರ್ದ ಕಣುವಿನಂದವ ಕಂಡಳಾಗ (ವರ್ಧಡ. ೩-೨೨). 
ಗಂಗೆಜೊಗಲ್‌ : *ಗಳಕಾ-ದನದ ಗಂಗೆದೊಗಲ? (ಕಾಶಕೃ.೪೭); 
ಎಟತ್ತಿನ ಗಂಗೆದೊಗಲಿಂದಾದೊಡಂ (ರೋ ಕೋಪ: ೬-೪೧ ಜೀಕೆ). 
ಗಂಗೆದೊಗಲು : ಚೆಳೆವಿಣಿಲ ಮಿಡಿಗಲವ ಬಾಲದ ನೆಲಕೆ ನಿಗುರುವ 
ಗಂಗೆಡೊಗೆಲಿನ . . . ಸಲಗ (ಕುವ್ಕಾಅ. ೧೭-೩೬) ; ಗಂಗೆದೊಗಲಿನಂತೆ 
ಇಳಿಬಿದ್ದ ಕುತ್ತಿಗೆ (ಹೇಮಂತ. ೩೦೬); ಗಂಡಮೃಗ.. . . ಕುತ್ತಿಗೆ 
ಯಿಂದ ಗಂಗೆದೊಗಲು ನೇತಾಡುತ್ತಿರುತ್ತದೆ (ಪ್ರವಾಇ. 1, ೩೬೩). 
ಗಂಗೆದೊವಲು: *ಸಾಸ್ನಾ (ಸ್ಕಾತ್‌),ಗಳಕಂಬಳಃ- ಈ ೨ ಗಂಗೆ 
ದೊನಲು” (ಹಲಾಯು. ೪೪-೧೧೧) ; ಉಬ್ಬಿದ ಕತ್ತು; (ದನಗಳ) 
ಗಂಗೆಡೊವಲು (10೪1. ಇಂಕೂ). ಗಂಗೆಜೋಲು: *ಸಾಸ್ನೆ? 
(ಪ್ರಭಣ್ಣ). ಗಂಗೆದೋನಲ್‌ :, ಛಾಗದ “ತೋವಲಕ್ಕೆ ಕಡುಕರ್ಪೆಸೆವೆ 
ಸ್ತನ ಗಂಗೆದೋನಲಕ್ಕಾಗಳೆ ಕೊಂಡು (ಲೋಕೋಪ. ೬-೪೧). 
[ಗಂಗೆ + ತೊವಲ್ಮ್‌. / ತೆಲು. ಗಂಗೆದೋಲು] 


ಗೆಂಗೆದೊಅಿಕೆ (ನಾ). - ಗಂಗಾನದಿ: ಆಟುವತ್ತುನಾಲ್ಕು ದಂತಿಗ 


ಳೊಪ್ಪುವಾ ಗಂಗೆದೊಣಕಿ (ಜೈಮಿಭಾ. ೩೪-೪). [ಗೆಂಗ್ಕೆ * ತೊಜಕ್ಕಿ] 


ಗಂಗೆದೋಲು "ಗಂಗೆದೊವಲ್‌' ನೋ. 


40 ಗೆಂಗೆಜೋನಲ್‌ "ಗಂಗೆದೊವಲ್‌ ನೋ. 


| 


ಗಂಗೆಯ (ನಾ).- ಗಾಂಗೇಯ: ಭಂಗಿಯಿನ್ನೊ ಳಗುಳ್ಳ ೦ಗನೆಯರಪುತ್ರಂ 


ಗಂಗೆಯಂಗೆರಡಲ್ತಾಳ್ವೀ ಜಿನದಾಸಿ (ಸೌಇಇ. X%, ೨೪-೨೪; 1034). 
[< ಸೆಂ. ಗಾಂಗೇಯ] 


ಗಂಗೆವಾರಿ (ನಾ). ಕುದುರೆಯ ಒಂಧು ಕಂಠರೋಗ: ಕೊರಲೊಳ್‌ 


45 


ಗಂಗೆಯದೊವಲುಂ ನೆಗಟಿರೆ ತಾಂ ಗಂಗೆವಾರಿಯೆಂಬುದಣಂಕಿಂದೆ ., . 
ವಾಜಿಗೆ ಮರಣಭಯಂ ತೋರ್ಕುಕಿ (ಅಶ್ವಶಾ.೬-೩೧). [ಗಂಗೆ*-ಮಾರಿ?] 


'01-2-33A 


ಗೆಂಗೆವಾಳ 


ಗಂಗೆವಾಳೆ (ನಾ). (?) : ನೆಲಕೆ ನಿಗುರುವ ಗಂಗೆನಾಳ [ಪಾಕಾಂ.ದಾರೆ)ದ | | 
ಬಿಳಿಯ ಚೌರಿಗಳುಲಿವ ಗಂಟಿಯ ತೊಳಪ ಬದ್ದುಗೆದಾರೆ ಕಾಂಚನಮ 
ಯದ ಗೊಂಡೆಯದ (ಕುವ್ಯಾಭೀ. ೪-೩೨). ಉದ್ದವಾದ ಕೂದಲು; 
ಉದ್ದವಾದ ಬಾಲ: (೪). [2] 
ಗಂಗೆನಾಳುಕೆ, ಗಂಗವಾಲುಕ (ನಾ). [ವೀಶೈ] “ಸ್ವರ್ಗವಾಸಿಗಳ | 5 
ಒಂದು ವರ್ಗ” (ಚಿಬಪು. ಕೋಶ): ಮೈಯೆಲ್ಲ ಕಣ್ಣವರು ನಂದಿ 
ವಾಹನರು ಗಂಗೆನಾಳುಕಕೆಲ್ಲಾ ನಿಮ್ಮ ಮುಂದಿರ್ದು (ಅವಚಂ. 
೨೦೦೨೯೦೨) ; ಮಂಗಳೆಯನಂಗಡೊಳ್‌" ಸಂಗೊಳಿಸಿ ಪರಸಿವ ಸಿಂಗ 
ಪೀಕದಿ ಪ್ರಮಥ ಗಂಗೆವಾಳುಕರು ಮುನಿಪುಂಗವರ್ಸಹಿತೋಲ | 
ಗಂಗೊಟ್ಟು ರಂಜಿಸುವರು (ಚೆಬಪ್ಪ. ೧-೮); ತೆಂಗು' ಬಟ್ಟಲು ನುಂಗಿ [10 
ಮುಂಗುಲಿಯನಿಲಿ ನುಂಗಿ ಗಂಗೆವಾಳುಕರೆ ಹರ ನುಂಗಿ ಜಗವು 
ಬೆಳದಿಂಗಳಂತಿಕ್ಳು (ಸರ್ವಜ್ಞ. ೨೦೭೦). ಗಂಗವಾಲುಕೆ: ವಿಲಾಸಿತ | 
ಪ್ರಮಥರ ಪುಂಗವರ ನಿದ್ದೇಶ್ವರರ ಸಲೆ ಗಂಗವಾಲುಕ ಸಮಾರುದ್ರರೆ 
ಮೂಲ ಬಹುರೂಪನಾದ ಬ್ರಹ್ಮವ, (ಏಕೋಪು. ೭-೧೨). 
ಗಂಗೆವಾಳುಕಸಮರುದ್ರರು, ಗೆಂಗವಾಳುಕಸಮಾರುದ್ರರು-ಗಂಗಾ |!5 
ನದಿಯ ಮಳಲ ಕಣದಂತೆ ಅಸಂಖ್ಯಾತರಾದವರು; ಅಸಂಖ್ಯಾತ 
ರುದ್ರರು: ಸದಾಶಿನರೊಂದುಕೋಟ ್ಹಗಂಗೆವಾಳುಕಸಮರುದ್ರರು 
(ಬಸವ. ೯೨೦); ಕರ್ಮದೊಳಗಾಗಿ ಚತುರ್ನಿಧರಹಿತ ಗಂಗೆವಾಳುಕ 
ಸಮಾರುದ್ರರೊಳಗಾಗಿ ಬಂಧನ ವಿರಹಿತ (ಮೋಳಿಮಾ. ೧೦೪-೪೧೬). 
(?) 
ಗಂಗೆವಾಳೆ "ಗಂಗವಾಣಿ? ನೋ. 
ಗೆಂಗೊಂಗೆ "ಗಂಗುಂಗೆ' ನೋ. 
ಗಂಗೋಜ (ನಾ). ಒಬ್ಬಾತನ ಹೆಸರು: ಗಂಗೋಜಂ ಹೊಯ್ದ 
ಶಾಸನಂ (ಎಕ. ೪, ಹಾಸನ. ೩೮-೩೮; 10007). 
[ಗಂಗ * ಓಜ್ಯ (ಆ ಒವರುು)] 
ಗಂಗೋತ್ರಿ (ನಾ). ೧. ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದ 
ಸ್ಥಳ. ೨. ಗಂಗಾನದಿ ಹುಟ್ಟುವ ಸ್ಥಳ: ಬರೆಯುವೆನೆನ್ನ ಮಾನಸದ 
ಗಂಗೋತ್ರಿಯ ಕರ್ಣಪೀಯೂಸಷದ ಕತೆಯ (ಇಂಚಾಪ. ೫೨-೪೯). 
(+ ಹುಂ. ಮರಾ, ಗಂಗೋತ್ರೀ] 
ಗಂಗೋದಕ (ನಾ). ೧. - ಗಂಗಾಜಲ: ಕಾಶಿಯವರೆಗೆ ಬಂದ ಮೇಲೆ. 
ಗಂಗೋದಕವಿಲ್ಲದೆ ಮರಳುವದುಂಟೇ (ಗಂಮಾಯಿ.೨). ೨. ಕುಡಿಯುವ 
ನೀರು: ಘಾಳಿಯ ಬೀಸಿ ಕೊಡಿ ಗಂಗೋದಕವನ್ನು (ಚಂದ್ರಾವ. ೧೩) ; 
ಗಂಗೋದಕ ಸಹ ನಾನು ಬಾಯಿಗೆ ಹಾಕುವುದಿಲ್ಲ. ನಿಟ್ಟುಪವಾಸ 
(ಮಹಾಗ. ೧೪೪). [ಸಂ. (ಗಂಗಾ * ಉದಕ)] 
ಗಂಚಿ "ಗಂಜ್ಮಿ' ನೋ. 
ಗಂಜ್ಯ (ನಾ). ೧. ಕೋಶ; ಭಂಡಾರ; ಸಂಗ್ರಹ: “ಭಂಡಾರದಲ್ಲಿಯುಂ 
ಗಂಜಮೆಂಬುದು ೫ (ಹಲಾಯು. ೧೩೨-೧೧). ೨. ಗಣಿ; ಖನಿ. 
೩. ವ್ಯಾಪಾರಸ್ಥಳ; ಮಾರುಕಟ್ಟೆ. ೪. ಮೂರು ಎಂಬ ಸಂಖ್ಯೆಯ 
ಸಂಕೇತ: *ತೃತಯದಲ್ಲಿ ಭಂಡಾರದಲ್ಲಿ ಗಂಜಮೆಂದೆಂಬುದು” 
(ಮಂಗರಾ, ೧೩೯-೮). ೫. ಕುತೂಹಲ: ಖಣಿ ಕೋಶ ಕುತೂಹಲ 
` ಗೆಂಜವಾಚಕಂ ” (ನಾನಾರ. ೧೦೫). [ಸಂ.] 
ಗಂಜ್ಮ (ನಾ). ಹೆಂಡದ ಅಂಗಡಿ; ಪಡಖಾನೆ : «ಕಳ್ಳು ಮಾಜುವ ಗೃಹಂ i 
ಗೆಂಜಮೆನಿಸಿಕ್ಕು” (ಮಂಗರಾ. ೫೯-೧೧). [ಸಂ. ಗಂಜಾ] 
ಗಂಜಣ "ಗಂಜಳ? ನೋ. 
ಗಂಜಣಿ "ಗಂಜಳ? ನೋ. 
ಗಂಜಣಿಳೆ 'ಗಂಜಳಿಕೆ' ನೋ. 


20 


1 


ಓವಿ 
ಟು 


| | 
| 
| 


ಮ 
ಲಂ ಏಂ 
ಐ ಉಾ 


45 


೨೩೫೪ 


ಗಂಜಳಗಲುಕೆ 


ಗಂಜನ (ನಾ). ಹೊನ್ನು; ಒಂದು ತೂಕ,(?) : ಆನನ ಅಯ್ತತ್ತು 
ಗಂಜನದ ಪತುಮೆಯ ಕಟ ತನ್ನು ಅಟ್ಟಿಗೆ ಕೊಟ್ಟಿ (ಎಕ. 1೪, ಹುಣಸೂ. 
೧೧-೨೦; 1020 7). [2] 

ಗಂಜನಿ "ಗಂಜಳ? ನೋ. 

ಗೆಂಜಲ "ಗಂಜಳ್ಳ'. ನೋ. 

ಗಂಜಲುಗರಿಕೆ "ಗಂಜಳಗಜುಕೆ' ನೋ. 

ಗೆಂಜಳೆ, ಗಂಜಣ, ಗಂಜಲ (ನಾ). ೧. ದನಕರುಗಳ ಮೂತ್ರ; 
ಗೋಮೂತ್ರ : ಗಂಗಾನದಿಯಲ್ಲಿ ಮಿಂದು ಗಂಜಳದಲ್ಲಿ ಹೊರಳುವರೆ 
(ವಚರ, ೮೦); ಎಳಗಜು ತುಡುಳೆ ಕೆಚ್ಚಲ... ಗಂಜಳವ ಬಿಟ್ಟು 
ಮಜಟುಕದೊಳೆಳಗಂದಿಯದೆ ನೋಡು ನೀಜಕೆ (ವರ್ಧಚ. ೩-೨೧) ; ಗಂಜಳ 
ದಲ್ಲಿರುವ ಸಾರಜನಕದ ಪರಿಮಾಣವು ಮಲದಲ್ಲಿರುವ ಎರಡರಷ್ಟಕ್ಕಿಂತಲೂ 
ಹೆಚ್ಚಾಗಿರುವುದು (ವಿಜ್ಞಾನ. ೫೫). ೨. ಕೆಟ್ಟವಾಸನೆ; ದುರ್ವಾಸನೆ: 
ಸಗಣಿಯ ಬೆನಕಂಗೆ ಸಂಪಿಗೆಯರಳಲ್ಲಿ ಪೂಜಿಸಿದರೆ ರೆಂಜನೆಯಹ:ದಲ್ಲದೆ 
ಅದಜ ಗಂಜಳ ಬಿಡದಣ್ಣಾ (ಬಸವ. ೯೩). ಗೆಂಜಣಿ: ೧. ಪೆಣ್ಣತ್ತೆಗಳಂ 
ಜಡಿದಂತುತ್ತಮದ ವಸ್ತ್ರಾಭರಣವನು ಲೇಪನವ ಮಾಡಿ ಮತ್ತೆ ಗಂಜಣ 
ವುಳ್ಳ ಭೂಮಿಯ ಗರ್ತದಲಿ ಕೆಡವಂತೆ (ನಿಭಾಗ. ೧೧-೩೨-೧೩); ಚಂಪಕೈ 
ಯುಗುರ್‌-ಪತ್ತಿದ ಗಂಜಣಂ ಪಡಿಗೆದಂಬುಲವಾಯ`್‌ ಪಣಸನೆತ್ತಿ ಕಣ್ಣ 
ಪುಣ್ಜೆತ್ತಿದ ಬೆನ್ನ ಬಾಸುಟದೆ ಗಟ್ಟನ ತಾಡಿನ ಕೊಟ್ಟ ಸಿಂಬೆ ತಾಂ ಪಿತ್ತಿಲ 
ತಿಪ್ಪೆ ಪಟಕ್ಕೆ ವನೆ ಚಿಃ ಅದನಪ್ಪುನರೆಂತು ಗಾವಿಲರ್‌ (ಕಾವ್ಯಸಾ. ೧೧೨೯). 
ಗಂಜಲ: ೧. ನಿತ್ಯ ಹತ್ತು ಔನ್ಸ್‌ ಗಂಜಲ ಸಹ ದೊರೆಯುವಷ್ಟು ಒಳ್ಳೇ 
ಹಸುಗಳು ನಮ್ಮಲ್ಲಿಲ್ಲ (ಬೆಸ್ತಕ. ೬೭); ಕೊಟ್ಟಿಗೆಯಲ್ಲಿ ಎಮ್ಮೆಯು... 
ಗಂಜಲ ಹುಯ್ದು ಮತ್ತೆ ಮಲಗಿಕೊಂಡಿತು (ಮಲೆನಾ. ೧೨೦). 

[< ಸೆ. ಗೋಜಲ] 

ಗಂಜಳ್ಳೆ, ಗಂಜಣಿ, ಗಂಜನಿ, ಗಂಜಳಿ (ನಾ). ಒಂದು ಬಗೆಯ 
ಹುಲ್ಲು: “ಉಲಪಃ, ಬಲ್ವಜಃ- ಈ ೨:ಗಂಜಳದ ಪುಲ್‌ * (ಹಲಾಯು. 
೩೨-೩೨). ಗೆ೦ಜಣಿ: *ಗಂಜಣಿ [ಪಾಕಾಂ. ೪] ಯದುಲಪಮಕ್ಕುಂ § 
(ಮಂಗರಾ. ೩೩-೬); ಪೂಸಿದ ಚಂದನಂ ಮುಡಿದ ಪಾದರಿ ತೊಟ್ಟಿಳ 
ಮುತ್ತು ಸುತ್ತಿನೊಳ್‌ ಮಾಸದ ತೆಂಗಿನೋಲೆ ಹದನಾಜದ ಬೆಳ್ಮಡಿ ಮೆಲ್ಲ 
ಪಚ್ಚಿ ನೀರ್ವಾಸು ತಗುಳ್ತ ಗಂಜಣಿಯೊಳೊಂದಿದ ಬಾಳದ ಬೇರ ಚಪ್ಪರಂ 
ಬೇಸಗೆ ಸಂದ ಭೋಗಿಗೆ ವಿಲಾಸದ ದೇಸೆಯನುಂಟುಮಾಡುಗುಂ 
(ಸೂಕ್ತಿಸು. ೧೦-೧೩೯). ಗೆಂಜನಿ: ಗಂಜನಿಹುಲ್ಲು. . . ಜಂಭೀರ 
(ಕಂಚಿಕಾಯಿ) ಮುಂತಾದುವುಗಳ ಚಟ್ನಯು ಗ್ರಾಹಕ ಲಘು ಇರುವುದು 
(ಅಷ್ಟಾಂಗ. ೧೪೧). ಗೆಂಜಳಿ: (8). 

ಗಂಜಣಿಯ ಹುಲ್ಲು - ಗಂಜಣಿ: “ಕತ್ತ ಣಂ, ಪೌರಂ, ಸೌಗಂಧಿಕಂ, 

ಧ್ಯಾಮಂ, ದೇವಜಗ್ಮಕಂ, ರೌಹಿಷಂ - ಈ ೬ ಗಂಜಣಿಯ [ಪಾಠಾಂ. 
ಗಂಜಣಿಕೆಯ] ಹುಲ್ಲು? (ನಾಚಿರಾ. ೧೧೨). [?) 

ಗಂಜಳೆಗರಿಕೆ "ಗಂಜಳಗಲುಕೆ' ನೋ. 

ಗಂಜಳೆಗಲ ಳೆ "ಗಂಜಳಗಳುಕೆ' ನೋ. 

ಗೆಂಜಳೆಗಲುಳೆ, ಗಂಜಲುಗರಿಕೆ, ಗಂಜಳಗರಿಕೆ, ಗಂಜಳಗಆಟಾಕೆ, 
ಗೆಂಜಳಿಗಳುಕೆ (ನಾ). ಐ ಗಂಜಳ: “ಗಂಧ ದೂರ್ವಾ - 
ಗೆಂಜಳಗಲುಕೆ ” (ಓಸಧಿ. ೪೬). ಗೆಂಜಲಂಗರಿಕೆ: ಗಂಜಲುಗರಿಕೆ, 
ಬಿಳೀಜೋಳ (ನಮ್ಮನು. ೨೩೯). ಗಂಜಳೆಗರಿಕೆ: ಉರುಕುನ್‌ ಹುಲ್ಲು, 
ಗಂಜಳಗರಿಕೆ ಹುಲ್ಲು (ಮೈ ಔಗಿ. ೩೦-೫೭೯). ಗೆಂಜಳಗೆಣಕೆ : 
*ಕುಂದುರಃ - ಗಂಜಳಗಜಕಿಕೆ (ಓಸಧಿ. ೩೫). ಗಂಜಳಿಗಲುಳೆ : 
*ಕುಂದುರುಮೂಲಃ - ಗಂಜಳಿಗಜಂಳೆಯು' (ಓಷಧಿ, ೩೭), 

[ಗಂಜಳ್ಳ ೬ ಕಣುಕೆ, (ಆ ಕಜುಂಳೆ)] 


ಗಂಜಳಿ 


ಗೆಂಜಳಿ "ಗಂಜಳ್ಕ' ನೋ. | 
ಗಂಜಳಿಕೆ, ಗಂಜಣಿಕೆ (ನಾ). ಒಂದು ಬಗೆಯ ಹುಲ್ಲು: “ಮೃಗವಲ್ಲಭ 
- ಗಂಜಳಿಕೆಯ ಹುಲ್ಲು? (ಓಷಧಿ. ೧೨೮). ಗಂಜಣಿಕೆ; “ಕತ್ತೃಣಂ, 
ಪೌರಂ, ಸೌಗಂಧಿಕಂ, ಧ್ಯಾಮಂ, ದೇನಜಗ್ಮಕಂ, ರೌಹಿಸಂ- ಈ ೬ 
ಗಂಜಣಿಕೆಯ [ಪಾಠಾಂ. ಗಂಜಣಿಯ) ಹುಲ್ಲು? (ನಾಚಿರಾ. ೧೧೨). 5 
[ಆ ಗಂಜಳ್ಳ] 
ಗಂಜಳಿಗೆಜುಕೆ "ಗಂಜಳಗಲುಕೆ' ನೋ. 
ಗಂಜಾಲ (ನಾ): ವಂಚನೆ; ಮೋಸ; ಕಪಟ: ಏಕೆ ನಿನಗಿಷ್ಟು 
ಗಂಜಾಲ ಬಿಡೊ ಹರಿಯೆ (ಫುರಂದ. ೩-೫-೧).[«- ಮರಾ. ಗಜಾಲ್‌] 
ಗಂಜಿ, (ನಾ). ೧. ಅಕ್ಕಿ ಬೇಯಿಸಿ ತೆಗೆದ ಸಾರ: “ಯವಾಗೂಃ 
* ವಿಲೇನಿಕಾ- ಈ ೫ ಗಂಜಿ? (ಹಲಾಯು. ೫೩-೧೬೫); 
ಗಂಜಿಯಂ ಕುಡಿದು ಕಟವೆಯ ಕೂಯುಮನುಂಡು (ಧರ್ಮಾಮೃ. 
೧೩-೧೮೦); ಪರರಾಯರ್ಕಳಿ ಸೇನೆಯಂ ಗೆಲಿದು ' ಮತ್ತೇಭಂಗಳ 


10 


ಸೀಳ್ದು ತನ್ನರಿಯೆಂದೆಂಬರನೊಕ್ಕಲಿಕ್ಕುವ `ಭಟಿರ್ಗಂ ಗಂಜಿ ಕೀಟ 
ನಾಯ್ಗೆಳಂ ನಿರುತಂ ಭೋಜ್ಯವಿಶೇಷಮಿತ್ತು ಪೊರೆವರ್‌' (ಸೋಮೇಶ. 
ಬಲುರಾಯರೊಲ್ಮೆ, ಗಡಯುಂಬುದೆಲ್ಲಂ ನವಣೆಯೊಳುಗಂಜಿ 
ಗಡ (ಚೆಬಪು. ೧೦-೭೦) ; , ಗಂಜಿಯ ಕುಡಿದರು ಗಂಡನ ಮನೆ ಲೇಸು 
(ಜಗೀತೆ. ೫೫) ; ಗಂಜಿ ಕುಡಿಯುವವನಿಗೆ ಮಾಸಿ ತಿಕ್ಕು ವವನೊಬ್ಬ 
(ಗಾದಿ). ೨. ರವೆ, ಅಕ್ಕಿನುಚ್ಚು ಮೊದಲಾದುವನ್ನು ಹಾಕಿ 
ತಯಾರಿಸಿದ ದ್ರವರೂಪದ ಆಹಾರ; ಅಂಬಲಿ: ಊಟಕ್ಕೆ ಅಕ್ಕಿ 
ಯನ್ನು ಹುರಿದು ಗಂಜಿಮಾಡಿರಿ (ಕಾವೇರಿ. ೨೦೬) ; ಹೊಟ್ಟಿ ಗೇನಾದರೂ 
ಗಂಜಿಮಾಡಿಕೊಡಲೇ ಎಂದು ತಾಯಿಯನ್ನು ಕೇಳಿದನು (ಮಹಾಗ.೧೬೬). 
೩. (ಮಡಿಮಾಡುವಲ್ಲಿ) ಬಟ್ಟೆಗಳಿಗೆ ಹಾಕುವ ಸಿಷ್ಟ ಪದಾರ್ಥ. 
೪. ತೆಂಗಿನ ಎಳನೀರು ಕಾಯಿಯಲ್ಲಿರುಷ ಎಳೆಯ ತಿರುಳು; 
ಬಂಬಲು, 
ಗಂಜಿಹಾಕು (ಕರಾ) - ಊಟಹಾಕು; ಅನ್ನಹಾಕು: ಏನಿಲ್ಲವಮ್ಮ 
ಸ್ವಲ್ಪ ಗಂಜಿಹಾಕು. .. ಉಡುಪಿಗೆ ಹೋಗಿ ಬರುತ್ತೇನೆ (ಹೊಸಕ್ತಿ. ೬೨). 
ಗಂಜಿಗೆಕೊಡು, ಗಂಜಿಗೆಹಾಕು - (ಉಕ) ಬಟ್ಟೆಗಳನ್ನು ಒಗೆಯಲು 
ಹಾಕು; ಚೆಲುವೆಗೆ ಹಾಕು, “ಕೊಡು. 
(+ ಪ್ರಾ. ಕಾಂಜಿ, ಕಾಂಚಿ. ೮ ಸಂ. ಕಾಂಚಿಕಾ] 
ಗಂಜ್ಮಿ "ಗಾಂಜಾ' ನೋ. 
ಗಂಜಿ, ಗಂಟಿ (ನಾ). ಒಂದು ಬಗೆಯ ಗಿಡ. "ಗುಲಗಂಜಿ? 
ಪರಾ. ಗೆಂಚಿ: "ಗುಲಗಂಟಿ' ಪರಾ. [ಆ ಸಂ. ಗುಂಜಾ) 
ಗಂಜಿಕೆಸ (ನಾ). ಒಂದು ಬಗೆಯ ಬಳ್ಳಿ : (ಕ). [ಗಂಜಿ + ಕಸ] 
ಗಂಜಿಕಾಳು (ನಾ). ಎಳೆಯ ಕಾಳು; ಹಾಲುಗಾಳು : ತೆನೆ ಇನ್ನೂ 
ಬಲಿತಿಲ್ಲ, ಬರೀ ಗಂಜೆಕಾಳು (ರೂಢಿ). 
[ಗಂಜಿ * ಕಾಳ್ಕು (೮ ಕಾಆ್‌,)] 
ಗಂಜಿಗರಿಕೆ (ನಾ). `ಒಂದು ಬಗೆಯ ಹುಲ್ಲು: ಚಲೋ ಸಣ್ಣ ಕಣ್ಣಿನ 
ಹುಲ್ಲು, ಗಂಜಿಗರಿಕೆಹುಲ್ಲು (ಮೈಔಗ. ೨೧-೩೭೮). "ಗಂಜಳಗಲುಕೆ' 
ಪರಾ. [ಗಂಜ್ಯಿ * ಕರಿಕೆ (ಆ ಕಲಂಕೆ)] 
ಗಂಜಿಗಾಯಿ (ನಾ). ಎಳಗಾಯಿ; ಕಸುಗಾಯಿ. 
[ಗಂಜ್ಞಿ * ಕಾಯ್ಕಿ (ಆ ಕಾಯ್‌,)] 
ಗೆಂಜಿಗುಡಿ (ಕ್ರಿ). ಗಂಜಿಯನ್ನು ಕುಡಿ: ಬಿರ್ಧೂಟನನೊಡಬಡಜಿ. 
ಗಂಜಿಗುಡಿವ ಮರುಳಂ ಪೋಲ್ಕುಂ (ಧರ್ಮಾಮೃ. ೧೦-೬೧); ಕೂಟ 
ರ್ಬಿನಂ ಮಾಣ್ತು ಸೈರಿಸದುಂಬರ್ತಿಯನೊಕ್ಕು ಗಂಜಿಗುಡಿವಿರ್ನಿಮ್ಮನ್ನ 
[ಗಂಜಿ * ಕುಡಿ] 


೭೫) ; 


80 


35 


45 
ರಾರ" ಗಾವಿಲರ್‌ (ಜೀವಸಂ. ೬೩-೧೩). 


ಮಟ 


ಗಂಜೀಪು 


| ಗೆಂಜಿಗುಡಿಹಿ (ನಾ). ಗಾಂಜಾ ಸೇದುವವನು; ಗಾಂಜಿ ಸೇದು 


ವವನು (?): ಗಂಜಿಗುಡಿಹಿಯ ಭಕ್ತಿ ತನ್ನ ಸಂಸಾರದ ಅಡಿಯೊಳಗೆ 
ಅಡಗಿತ್ತು 1ಏಲೇಶ್ವ. ೧೫೬). (ಗಂಜಿ (೮ ಗಾಂಜಾ) + ಕುಡಿಹಿ] 

ಗಂಜಿಗುಡುಕ (ನಾ). ಆ ಗಂಜಿಗುಡಿಹಿ: ಇಅ ಕಡಿ ತಜಿ ಹೊಯ್‌ 
ಗಂಜಿಗುಡುಕರನೆಂದುಜುಬಿ ಮುಮ್ಮೊನೆಯ ನಾಯಕರು , , . ಅಟ್ಟಿದರು 
(ಕಂನವಿ. ೧೭-೩೪). [ಗಂಜ್ಯಿ (ಆ ಗಾಂಜಾ) * ಕುಡುಕ ( ಕುಡಿಕ)] 

ಗಳಿಜಿನಾಡು, ಗಂಜೆನಾಡು(ನಾ). ಒಂದು ಊರಿನ ಹೆಸರು: ನೆಲ್ಲಿವರ 
ಕಾಳಕನ್ನ ಕಲಿಕಜ್ಗರಾನಿಜಕದೋಡಿಸಿ ಗಂಜಿನಾಡ ಕ್ಯ ಲಿದೊಆಕಿಗಳುಂ 
ಗೊಂಬುಕ್ಸಿ ಆರಸರುಂ ಪಡೆದುದು (ಎಕ. ೫, ಮಾಲೂರು. ೯೬-೨; 750). 
ಗಂಜೆನಾಡು : ಮಜುಗರೆಯ ಗಂಜೆನಾಡ ನೀರ್ಗುಂಧ ಛೊಳ್ಳೆಯ 
ವೊಳ್ಳೊಳವ (ಮೈಆರಿ. ೧೯೨೪, ೭೪-೨೭; 1). [ಗಂಜಿ? * ನಾಡು] 

ಗಂಜಿಪರಾಕು (ನಾ). (ಉಕ) ಒಳಅಂಗಿ; ಬನೀನು. 

[(*- ಮರಾ. ಗಂಜೀಫರಾಸ್‌, ಗಂಜೀಫ್ರಾಕ*) 

ಗಂಜಿಬಟ್ಟೆ (ನಾ). ಗಂಜಿಹಾಕಿ ಗರಿಗರಿಯಾಗುವ ಹಾಗೆ ಮಾಡಿದ 
ಬಟ್ಟೆ: (8). [ಗಂಜಿ + ಬಟ್ಟಿ] 

ಗಂಜಿಬದನೆ (ನಾ). ಉದ್ದವಾದ ಒಂದು ಬಗೆಯ ಬದನೆಕಾಯಿ: 
(ಕಿ). [ಗಂಜಿ? + ಬದನೆ (ಆ. ಬದಣೆ)] 

ಗಂಜಿಮಠ (ನಾ). ಧರ್ಮಾರ್ಥವಾಗಿ ಗಂಜಿ ಹಾಕುವ ಛತ್ರ; 
ಅನಾಥಾಶ್ರಮ: ಮನೆಯವರನ್ನು ಗಂಜೀಮಠಕ್ಕೆ ಯಾತ್ರೆಗೆ ಕಳುಹಿಸುವ 
ಸಂಭವವಿರುತ್ತೆ (ಪರಾವ. ೪೯). ಗಂಜಿ, + ಮಠ] 

ಗಂಜಿಮಡಿ (ನಾ). ಜ ಗಂಜಿಬಟ್ಟಿ : ಗಂಜಿಮಡಿ[ಪಾಕಾಂ. ವಡೆ]ಯಂ 
ಸೊಪ್ಪಾ ಗದಂತುಟ್ಟು ಬರ್ಬರೆಮಂ ಪೂಸಿ ತೊಟಲ್ವರ್‌' ( ಸಮಪ. ೬-೩೪). 

[ಗೆಂಜ್ನಿ * ಮಡ್ಮಿ] 

ಗಂಜಿಮಾಡು (ಕ್ರಿ). ೧. ಗಂಜಿಯನ್ನು ತಯಾರಿಸು; ಅಂಬಲಿ 
ಯನ್ನು ಮಾಡು: ಗಂಜಿಮಾಡಿ ಆಯಿತೆ? (ರೂಢಿ). ೨. ಬಟ್ಟೆಗಳಿಗೆ 
ಗಂಜಿಹಾಕು; ಚೆಲುವೆ ಮಾಡು : ಚಿನ್ನದ ಇತ್ತಲೆಗುಂಡಿಗಳಿಂದ 
ಕಟ್ಟುಗ್ಗೊಂಡು ಗಂಜಿಮಾಡಿದ ಸರಟನ ತೋಳ್ತುದಿಯ ಪಟ್ಟಿಗಳಿಂದ 
ಆ ಮುಷ್ಟಿ ಇಣುಕುತ್ತಿತ್ತು (ಪುನರು. ೨೨೫). [ಗಂಜಿ * ಮಾಡ್ಕು] 

ಗಂಜಿಯನ್ನು (ನಾ). ೧. ಗಂಜಿ ಸುತ್ತಿಕೊಂಡ ಅನ್ನ; ಗಿಂಜಲು: 
ಗಂಜಿಯನ್ನ ಮಾಡಿ ಮುದ್ದೆಮಾಡಿದ್ದಿಯೇ (ರೂಢಿ). ೨. ನೀರಾಗಿ 
ಮಾಡಿದ ಅನ್ನ: ಗಂಜಿಯನ್ನ ಎಂದರೆ. . . ಅನ್ನದಲ್ಲಿ ಸಾಕಷ್ಟು 
ನೀರು ಸುರುವಿದೆಯೆಂದರೆ ಅದೇ ಗಂಜಿಯನ್ನ (ಸ್ಮೃೃತಿಚಿ. ೫೩). 

[ಗಂಜಿ + ಅನ್ನ] 

ಗೆಂಜಿಯರಿನೆ (ನಾ). - ಗಂಜಿಬಟ್ಟೆ; ಅವನು ಗಂಜಿಯರಿವೆ ತೊಟ್ಟು 
ಹೊರಟಿ (ರೂಢಿ). [ಗಂಜ * ಅರಿವೆ (ಆ ಅಣುವೆ)] 

ಗಂಜಿಯೆಕ್ಕಸರ (ನಾ). ಗುಲಗಂಜಿಯ ಒಂದೆಳೆಯ ಸರ: 
ಪುಲಿಯುಗುರ ಬಾವುಲಿಯ ಗಂಜಿಯೆಕ್ಕಸರದ , . . . ಪುಳಿಂದಿಯರ್‌ 
(ರಾಮಾಶ್ವ. ೮೩-೨೭). (ಗಂಜ್ಯಿ + ಎಕ್ಕಸರ್ಯ] 

ಗಂಜೀಪ "ಗಂಜೀಪು' ನೋ. 

ಗಂಜೀಪಿ "ಗಂಜೀಪು? ನೋ. 

ಗಂಜೀಪು, ಗಂಜೀಪ, ಗಂಜೀಪಿ, ಗಂಜೀಫು (ನಾ). ವಿವಿಧಾಕಾರದ 
ಚಿತ್ರ ಹಾಗೂ ಸಂಖ್ಯೆಗಳಿಂದ ಕೂಡಿದ ಕಾಗದದ ಎಲೆಗಳಿರುವ 
ಕಟ್ಟು ಮತ್ತು' ಇವುಗಳಿಂದ ಆಡುವ ಆಟ: ಗಂಜೀಪಿನ ಆಟದಲ್ಲಿ 
ಕುಳಿತವರು ಅಮ್ಮ ಸತ್ತ ಸುದ್ದಿ ಬಂದರೂ ಆಟ ಬಿಟ್ಟು ಏಳಲಾರರು 
(ಚಿಕರಾ. ೩೮); ಕೇಶವರಾಯನು ದಿನದ ಹನ್ನೆರಡು ತಾಸುಗಳನ್ನು ಮ್ಯಾ 
ಇಸ್ಟೇಟು ಗಂಜೀಪುಗಳ ಆಟದಲ್ಲಿ. « .ಳೆಯಹತ್ತಿದನು (ಅಂಬಿಕೆ. ೬೪); 


ಗಂಜೆ&ಫು 


ಮುಟ್ಮಾಳರನ್ನು ಕೂಡಿ "ಗಂಜೀಪು' ಆಡುವುದು ನಮ್ಮ ಮನೆತನಕ್ಕೆ ಕೀರ್ತಿ] 
ತರುವಂತಹದಲ್ಲ (ಹಬ್ಬಿಬ .೧೦೪) ; ಗಂಜೀಪು ಆಡೋರಿಗೆ ಗಂಜಿಯೂ 
ಸಿಕ್ಕದು (ಗಾದೆ). ಗಂಜೇಪ : ಲೆತ್ತ ಪಗಡೆ ಚದುರಂಗ ಗಂಜೀಷ ಮೊದ 
ಲಾದ ವಿನೋದ ಪ್ರಸಂಗ (ಕೃಷಿಪ್ರ.೧೪). ಗಂಜೀಪಿ: ಇವತ್ತೇನು ಸಂತೆ; 
ಗಂಜೀನಿ ಆಡೂ ಹಂಗಿಲ್ಲಾ (ಕಿಡುಗು. ೩೫). ಗೆಂಜೀಫ್ರ: ಜೀನಿಸಂಘ | 5 
ವಿದೇನು? ಗಂಜೀಫಿನೆಲೆಕಟ್ಟು. ದೈವ ಪೌರುಷ ಪೂರ್ವವಾಸನೆಗಳೆಂಬಾ 
ಮೂವರದನಾಡುವರು, ಚದರಿಸುತೆ, ಜಿ ರಸಿಡುತೆ ನಾವೆಲ್ಲರಾಟದೆಲೆ 
(ಮಂಕುಕ. ೩೨೭). [ ಸಾರ. ಹಿಂ. ಗಂಜೀಫಾ; ಮರಾ. ಗಂಜೀಫ್‌] 


ಗಂಜೀಫು "ಗಂಜೀಪು' ನೋ. 


ಗಂಜು, (ನಾ). - ಗಂಜಳ: “ದನದೆ ಮೂತ್ರ” (ಗಂಗಾಮ. ೧೦೯) ; |10 
ದನದ ಗಂಜಿನಿಂದ ಒಳ್ಳೆ ಗೊಬ್ಬರ ಬರುತ್ತದೆ (ರೂಢಿ). [ಆ ಗಂಜಳ ?] 


ಗಂಜ್ಮು (ನಾ). ೧. ಒಂದರೊಳಗೊಂದು ಅಡಕವಾಗುವ ತಾಮ್ರ 
ಅಥವಾ ಹಿತ್ತಾಳೆಯ ಪಾತ್ರೆ: (8). ೨. ಮದ್ಯದ ಪಾತ್ರೆ. 
೩. ಕುಡಿಯಲು ಬಳಸುವ ಸಣ್ಣ ಪಾತ್ರೆ. [ಆ ಸಂ. ಗೆಂಜಾ] 


೨೬೫೭ 


ಗಂಟಕ್ಕು 


ಗಂಟಲು, "ಗಂಟಲ್‌' ನೋ. 

ಗಂಟಿಲು, (ನಾ). ಗಂಟುಗಂಟಾದುದು ; ಕಗ್ಗಂಟು. "ಗಂಟಲು 
ನ್ಯಾಯ? ಪರಾ. [ಗಂಟು + -ಆಲು (ಆ -ಅಲ್ಫ್‌)) 

ಗಂಟಿಲುಕಟ್ಟು (ಕ್ರಿ). ಗಂಟಲಲ್ಲಿ ಅಡ್ಡಿಯುಂಟಾಗು ; ಕೊರಳ ಸೆರೆ 
ಬಿಗಿದು ಬರು: ಜಾರಿತು ನೀರಿಗೆ ತುತ್ತೂರಿ ಗೆಂಟಲುಕಟ್ಟತು ನೀರೂರಿ 
(ಕಪಪು. ೧). [ಗೆಂಟಿಲು, (£-ಗಂಟಿಲ್‌)' + ಕಟ್ಟು] 

ಗಂಟಿಲುಚಿಟಿಕೆ (ನಾ). ೧. ಗಂಟಲಿನ ಎರಡು ಕಡೆಯಲ್ಲಿಯೂ 
ಇರುವ ಗ್ರಂಥಿ; ಗಳಗ್ರಂಥಿ. ೨. ಆ ಗ್ರಂಥಿಗಳು ಊದಿ ಆಗುವ 
ರೋಗ; ಲಾಳಶಂಕು ಗಂಟಲುಚಿಟಕೆಯಾಗಿ ಏನೂ ನುಂಗುವುದಕ್ಕೇ 
ಆಗುತ್ತಿಲ್ಲ (ರೂಢಿ). [ಗಂಟಿಲ್ಕು (ಆ ಗಂಟಲ್‌) * ಚಟಕ್ಕೆ] 

ಗಂಟಿಲುನ್ಯಾಯ (ನಾ). ಗಂಟುಗಂಟಾದ ನ್ಯಾಯ; ತೊಡಕಿನ 
ನ್ಯಾಯ: ಸೋಮ್ಯೋರು. .. ಎಂತ ಗಂಟಲುನ್ಮಾಯ ಬಂದ್ರೂ 
ಪರಿಹರ್ಸಿ ಬಿಡೋರು (ಚೆಂಗಾಳ್ವ. ೨೦೫).. "ಗಂಟುವ್ಯಾಜ್ಯ' ಪರಾ. 

[ ಗಂಟಿಲ್ಲು * ನ್ಮಾಯು] 


ಗಂಜ್ಯು (ನಾ). ವಸ್ತುಗಳನ್ನು ಮಾರುವ ಸ್ಥಳ; ಮಾರುಕಟ್ಟೆ ; 15 ಗಂಟಿಲುವ್ಯಾಜ್ಯ (ನಾ). ಗಂಟುಗಂಟಾದ ವ್ಯಾಜ್ಯ; ತೀರದ ಜಗಳ; 


ಬಜಾರು: ಹೈದ್ರಾಬಾದಿನ ಈ ಹಳೆಯ "ಗಂಜಿ'ನಲ್ಲಿ ಎಲ್ಲ ಮನೆಗಳಿಗೂ 
ಎತ್ತರವಾದ ಕಾಂಪೌಂಡು (ದೀಪನಿ. ೩೧). (*- ಹಿಂ. ಪಾರ. ಗಂಜ್‌) 

ಗೆಂಜೆನಾಡು "ಗಂಜಿನಾಡು' ನೋ. 

ಗಂಟಿ "ಗುಂಟ್ಕ' ನೋ. . 

-ಗಂಟ್ಮ (ಪ್ರ). ಇದರಲ್ಲಿ ವ್ಯವಹರಿಸುವವನು ಎಂಬರ್ಥದಲ್ಲಿ ಬರುವ 
ತದ್ದಿತಪ್ರತ್ಯುಯ. "ಜಗಳಗಂಟ? ಪರಾ. 

ಗಂಟಡಿ (ನಾ). ಸಣ್ಣ ಗಂಟು, ಮೂಟೆ: (೪). "ಗದಡಿ' ಪರಾ. 

[4 ಮರಾ. ಗೆಂಕಡೀ, ಗಳಡೀ; ಹಿಂ. ಗಠೆಡ್ಡೀ] 

ಗಂಟಿಲ್‌, ಗಂಟಲ್ಲು' (ನಾ). ೧. ಕೊರಳು; ಕುತ್ತಿಗೆ; ಕಂಠ: 
ಪಗೆವರ ಗಂಟಲನೊತ್ತುವಂತೆ ಪೌಂಡ್ರಮೆಂಬ ಶಂಖಮನೊತ್ತಿ 
(ಪಂಪಭಾ. ೧೦-೯೭ ವ); ಅಕ್ರಂದನದಿಂ ಗಂಟಿಲೊಡೆದು ದನಿ ಕಿಡೆ 
(ಕಾದಂಪೂ. ೯೪೯); ಧರೆಣಿಯನೊಕ್ಕಲಿಕ್ಸಿ ದಿಗಧೀಶರ ಗಂಟಿಲನೊತ್ತಿ 
(ಗಿರಿಕ. ೬-೫). ಗೆಂಟಿಲ್ಲು: ೧. ತತ್ತನೂಜನ ಗಂಟಲಲಿ ಬಲು 
ಗತ್ತಿಯಂ ಹಿತನೊತ್ತುವಾಗಳ್‌ (ಬಸಪು. ೨೫-೨೫) ; ಅರಿಗಳುದ್ಭವವಿನ್ನು 
ಗಂಟಿಲನೆರಿವುದು (ಕುವ್ಯಾಆ. 6-೫೭); ವೆಂಕಮ್ಮನ ಗಂಟಲು ಕಟ್ಟಿತು 
(ಪದ್ಮಸ. ೪೮) ; ಗಂಟಲು ಹರಿಯುವಂತೆ ' ಕಿರಿಚಿಕೊಂಡರು (ಚಂದ್ರತಾ. 
೪೩). ೨. ಕೊರಳಿನ ನಾದ ಧ್ವನಿ: ಅವನ ಕಂಠವು ಸ್ವಾಭಾವಿಕವಾಗಿ 
ಸಣ್ಣ ಮಕ್ಕಳ ಗಂಟಲಿನಂತೆ ಇದ್ದು ದರಿಂದಲೂ ಅವನಿಗೆ ಆ ಪಾತ್ರ ಮಾಸ 
ಲಾಗಿತ್ತು (ರಾಯಕ. ೭೨); ಹಾಡಲು ಒಳ್ಳೆಯ ಗಂಟಲಿರಬೇಕು (ರೂಢಿ). 

ಗಂಟಲಗಾಣ, ಗೆಂಟಲಗಾಳ - ಗಂಟಲಿಗೆ ಹಾಕುವ ಗಾಣ; 
ಕೊರಳ ಕೊಳ್ಳೆ; ಪ್ರಾಣಘಾತಕ: ಖಳರ ಗಂಟಲಗಾಣನೊ 
ಜಗದೊಳಗೆ .ಪ್ರವೀಣನೊ (ಪುರಂದ. ೧-೨೦೪-೩) ; ನಾವು ಅದೀವಿ 
ಇಲ್ಲೇ ನಿಮ್ಮ ಗಂಟಲಗಾಣರು (ಹೊಸಂಸಾ. ೩೩); ವಿರಹಿಯ ಗಂಟಲ 
ಗಾಳಂ ಸ್ಮರನೀರನ ಮಸೆದ ಸೆಂಡುಗೋಲ್‌...ಎನೆ ಕರಮೆಸೆ 
ದತ್ತಂದು ಕೊಂಠಿದೆಳವೆಜ್ಕ್ಕ ನಭದೊಳ್‌ (ಸೂಕ್ತಿ ಸು. ೧೦-೮); ನಿನ್ನ 
ಗಂಟಿಲಗಾಳ ನಿನಗಳುಕುವನೆ (ಕುವ್ಯಾಕ. ೧೬-೨೧) ; ಎಂಟು ಕಂಟಕ 
ರಿಂಗೆ ನೆಂಟರುಗಳಯ್ವರಿಗೆ ಗಂಟಲಗಾಳನಾಗಿಪ್ಪ ಗುರುನೀಲಕಂಕ 
ನಾಗಿಕ್ಳು (ಸರ್ವ ಜ್ಞ. ೭೦). ಗಂಟಲತೀಟಿ ಜ ಮಾತಿನ ಚಾಪಲ್ಯ, 
-ನವೆ; ಗಟ್ಟಿಯಾಗಿ ಧ್ವನಿಮಾಡಬೇಕೆಂಬ ಅಪೇಕ್ಷೆ: ಸಿಂಹನಾದ 
ಕೈೇರಬೇಕೆಂಬ ಗಂಟಲತೀಟಿಯನ್ನು ಸಯ್ಬಿಕ್ಕಿ (ಮಂತ್ರಶ. ೬೩-೭). 
[ದೇ.? 1 ' ತುಳು. ಕಂಟಿಳ್‌ ; ಕೊಡ. ಗಡ್ಲಿ) 


ತರೆಲೆಜಗಳ : ಪಕ್ಕದ ಮನೆ ಮುರಲಿಗೂ ಮಧುಸೂದನನಿಗೂ ಮೊದಲಿ 
ನಿಂದಲೂ ಆಗುತ್ತಿರಲಿಲ್ಲ. ಮುರಲಿ ಮಾತಾಡಿದ್ದಕ್ಕೆ ಏನಾದರೊಂದು 
ಗಂಟಲುವ್ಕಾಜ್ಯ ತೆಗೆಯುತ್ತಿದ್ದ (ರಾಗಿಣಿ. ೩೫) ; ಕಿತ್ತಮಣಿ ಗಂಟಾ 
ಕೋದರಲ್ಲಿ ನಿಸ್ಸೀಮ. ಇಲ್ಲದೆ ಇದ್ದ ಗಂಟಿಲುವ್ಯಾಜ್ಯ ಹಚ್ಚೋತ್ತಾನೆ 
20| (ಡೆಂಗಾಳ್ವ. ೫೩೫). [ಗಂಟಲು + ವ್ಯಾಜ್ಯ) 
ಗಂಟಿ, (ನಾ). ದನಕರು; ಜಾನುವಾರು: ಗಂಟಯಂ ಪುಗಲೀಯ 
ದಿಕ್ಕಿದ ಬೇಲಿ ಕಿಚ್ಚು ಕೊಳೆ ಕಾಗುಮೆ (ಜೀವಸಂ. ೩೧-೫ ವ); 
ಗಂಟಿಯನ್ನು ಸಾಕುವ ಕೆಲಸ ನಡೆಯಲೇಬೇಕು (ಮರಮ. ೫೯); 
ಧನಿಯ ಹಟ್ಟಿಯಿಂದ ಗಂಟಿಗಳನ್ನು ಅಬ್ಬಿಕೊಂಡು ಮೇಯಿಸಲು 
25| ಹೋಗಬಹುದು (ಸ್ವಪ್ನಹೊ. ೧). [ದೇ. ॥ ತಮಿ. ಕಣ್ಣಿ) 
ಗಂಟ್ಕ್ಮ (ನಾ). ಕಿವಿಯ ಒಂದು ಆಭರಣ: ಕಿವಿಯೊಳೊಪ್ಪುವ 
ಕಾಮಾಕ್ಷಿ ಕಡಕು ಗಂಟಿ ತವೆ ಚಿನ್ನಸರ ಪೈರಣೆಯ ಚನಿಯಿಂದೆ 
(ಕಂನವಿ. ೨೦-೬೦). [4- ಮರಾ. ಗಾಠಾ ಗಾರಿಲೈ 
ಗಂಟಿಕೆ, ಗಂಟಿಗೆ (ನಾ). ಗುಂಪು; ಸಮೂಹ; ಪೊದೆ: 
50 “ಸ್ತಂಬಃ . . . ಹುಲ್ಲು ಮುಂತಾದುವುಗಳ ಹೊದರಿನ ಹೆಸರು. ಗಂಟಕೆ * 
| (ಸಿದ್ಧಾಂತಿ. ೨೪೦). ಗಂಟಿಗೆ: ನಿತ್ಯ ಬಿಂದುಗಳ್‌ - ಗಂಟಗೆ, ಬೇಂಟಿ, 
|  ಸುಂಟಿಗೆ (ಶಮದ. ೩೬ (ಪ್ರಯೋ). [< ಸಂ. ಗ್ರಂಥಿಕು] 
ಗಂಟಿಕ್ಕಿಸು (ಕ್ರಿ). ಗಂಟುಹಾಕಿಸು: ಕುಂಕುಮ ಪಂಕಾಂಕಿತಮಾದ 
ಕಂಕಣದ ದಾರಮಂ ಕಟ್ಟ ಮನಂಗೊಳಿಪ ಮದುವಕ್ಕಳ ರೆಂಜಿಪ 
$5 ಮುಂಜೆಜಗೆರಡಂ ಭೂದಿವಿಜಂ ಗಂಟಕ್ಕಿಸಿದ (ಉದ್ಭಟಿ. ೮-೬೪ ವ). 
[ಗಂಟಕ್ಕು + -ಇಸ್ಕು] 
ಗಂಟಿಕ್ಕು (ಕ್ರಿ). ೧. ಬಂಧಿಸು; ಕಟ್ಟು; ಗೆಂಟುಹಾಕು: ಪಟ್ಟಿಸೂತ್ರ 
ದೆರಡೆಳೆಯುಮಂ ಗಂಟಿಕ್ಕುವಂತೆ (ಶಾಂತಿಪು. ೫-೨೩ ವ); ಗಾಳಿಯಂ 
ಗಂಟಕ್ಕುವಂತೆ (ಧರ್ಮಾಮೃ. ೯-೪೨); ಕನಕಕವಚವ ತೊಟ್ಟು ಗಡ್ಡದ 
40 ಘನತೆಯನು ಗಂಟಿಕ್ಕಿ(ಕುವ್ಯಾಜ್ರೋ.೯-೧೪); ಭೋಜನಕೆ ಬಂದ ಬಡವರ 
ವೃಂದಮಡಿಗಡಿಗೆ ದಕ್ಷಿಣೆಯ ಂ ಕೊಂಡು ಗೆಂಟಿಕ್ಕುವರ ತಂಡ ಕಿಕ್ಕಿರಿ 
ದಿರ್ದುದು (ಭರಭ. ೧-೧೪) ; ಜುಟ್ಟಿನು ಬಾಚಿ ಗಂಟಿಕ್ಕಿದ ಮೇಲೆಯೆ 
ಹೂವಿನ ಕುಚ್ಚನು ಬೇಡು (ಇಂ ಚಾಸ. ೨೦೮-೨೭). ೨. ಜೋಡಿಸು; 
ಕೂಡಿಸಿಕಟ್ಟು; ಸೇರಿಸು: ಧರಣೇಚಕ್ರಮುಮಂ ವಿಯತ್ತಳಮುಮಂ 
45 ಗಂಟಕ್ಳು ವರ್‌ (ಧರ್ಮಾಮೃ. ೩-೧೩೪) ;. ಧಾತ್ರಿಯುಂ ಗಗನಮುಂ 
ಗಂಟಕ್ಕಿದಂತಲ್ಲಿ. ಸೇರ್ವಡೆಯಿರ್ದತ್ತು (ಸಾರ್ಶ್ವಪು. ೧೧-೮೪). 


ಗಂಟಿಗೆ 


೩. ಗಾಢವಾಗಿ ಬಂಧಿಸು, ಕೂಡಿಸು: ಕಳನೇಟ್‌ದಂಕಮಂ 
ಗಳೆಯೋಸರಿಸದ ಮುನ್ನಂ ಕುತ್ತಿ ಕೆಡಪುವ ತಳ್ತು ಗಂಟಿಕ್ಸಿ ಬಳಪವ 
(ಗಿರಿಕ. ೨-೧೦೫ ವ). ೪.ತೊಡಗು ; ಹಿಡಿದುಕೊಳ್ಳು ; ಗಂಟುಬೀಳು ; 
ಉಂಟಾಗು : ಆತಂಗೆ ನಿನಗೆ ಗಂಓಕ್ಕಿದ ಸಮರ (ಮೋಹತ. ೩೮-೨೧) ; 
ಮಂಟಪದೊಳಗಿಂದು ಮಂತ್ರಿಯಿರಲು ಚಿಂತೆ ಗಂಟಕ್ಕಿತಹುದೆಮಗರಸಾ 
(ಭರಚ. ೧೪-೨೩). ೫. ಆರಂಭಿಸು ; ಉಂಟುಮಾಡು: ಹರಿಯಕ್ಷನ 
ಕೂಡೆ ಕೆದನವ ಗಂಟಿಕ್ಸಿ ಕರಿಕಲಭವು ಜೀವಿಪುದೆ (ಕಂನವಿ. ೧೧-೧೨೧). 
೬; ತೊಡಕು ಹಾಕು; ಅಡ್ಡಿಯಾಗು : ಅಲ್ಲಲ್ಲಿ ಹೋಹರಂ ಕರೆಕರೆದು 
ದೂಜುತಿಹ ಘಲ್ಲಣೆಗೆ ತಲ್ಲಣಿಸಿ ಬಿಡಹೋಗಿ ಗಂಟಕ್ಕಿ ದಂತಾದರಾ 
ಬಡವರು (ಸಿದ್ಧರಾ. ೮-೪); ಕೆಲಂಬರೊಳ್‌ ನಕ್ಕು ಕೆಲಂಬರೊಳ್ಳುನಿದು 
ಬಾಳ್ವುದಿದೇಂ ಬಿಡ ಪೋಗಿ ಮೂಲುಗಂಟಕ್ಕಿದ ಗಾದೆಯಾದಿನು 
(ಅಸಶ. ೫೮). ೭. ಮುಡುಪಾಗಿಡು; ಹೆರಕೆಯಿಡು: ಜೀವಕೆ 
ಗಂಕ್ಕಿದೆನ್ನ ತೊಡನೆ ಪೋದುದೆ (ಗಿಳಿವಿಂ. ೭೭-೬೩). ೮. (ಆಲಂ) 
ಮದುವೆಮಾಡು ; ಲಗ್ನಮಾಡು : ಕುಮಾರಸಂಭವ ಮಾಡಿಯೆಂದೇ 
ನಾರಿಯನ್ನು ಗಂಟಕ್ಕಿ (ಕುವ್ಕಾಆ. ಓರಿಇ. ೨೨-೩೧) ; ವರೆ ಚಿತ್ರಲೇಖೆ 
ಶುಭಮುಹೂರ್ತದಿಂ ಗಂಟ ಕ್ಸಿ ಯಿರದೆ ಕೈಗೂಡಿಸುತೆ ಯಾರ್ವರಿಂ 
ಬೀಳ್ಕೊಂಡು ಪೊರಮಟ್ಟು (ನವಮೋ. ೨೭-೭೩). 
[ಗಂಟು * ಇಕ್ಕು? 

ಗಂಟಿಗೆ"ಗಂಓಕೆ? ನೋ. 

ಗಂಟಿಚವುಡಿ, ಗಂಟಚೌಡಿ, ಗಂಟಿಜೋಡಿ (ನಾ). ಮುಚ್ಚಿಟ್ಟದ್ದನ್ನು 
ಹೊತ್ತುಕೊಂಡು ಹೋಗುವವನು; ಗಂಟುಕಳ್ಳ : ಗಂಟಚವುಡಿ 
ಗಳು ಎಲ್ಲರಕಿಂತೆ ಮುಂಚೆ ಬರಬಹುದಂ (ಜೀವಲ. ೩೧). ಗಂಟಿಚೌಡಿ: 
ಬುಟ್ಟಯೊಳು ಪಟ್ಟಿ ವನಿಟ್ಟ ಉಟ್ಟಿರದನ ಚೀಲ ಜೋಕಿ ಕೆಟ್ಟ ಗಂಟ 
ಚೌಡೆರು ಬಂದು . ಕತ್ತರಿಸಿಕೊಂಡು ಹೋದಾರ ಮುದಕೀ (ಶರೀಫ. 
೩೩-೨). ಗಂಟಿಚೋಡಿ: ಒಂದು ಗುಂಪಿಗೆ ಗಂಟಿಟೋಡಿಗಳೆಂದು 
ಹೆಸರು (ನಡೆದಾ. 11, ಆ೫೫). 

[*- ಮರಾ. ಗಂಠೀಛೋಡ್‌] 

ಗಂಟಚೌಡಿ 'ಗಂಟಿಚವುಡಿ' ನೋ. 

ಗಂಟಡಿ (ಕ್ರಿ). ಗಂಟಾಗು ; ಗೆಣ್ಣಿಡು; ಕಣ್ಣಾಗು : ಜಿಸೆಗೆ ಕನಿಲ್ಲು 
ಗಂಟಡಿದು ನುಣ್ಬಸಿಆಂ ಪೊರೆಯೇಅಕಿ ಕೊರ್ಬಿ (ದಶಕು. ೧-೨೭). 

[ಗಂಟು * ಇಡ್ವಿ] 

ಗಂಟು (ನಾ). ೧. ಕಬ್ಬು, ಜೋಳ, ಬಿಧಿರು ಮೊದಲಾದುವುಗಳ 
ಕಣ್ಣು; ಗೆಣ್ಣು : *ಗ್ರಂಥಿ। ಪರ್ವ, ಪರುಸ್‌-ಈ ೩ ಗಂಟು” 
(ಹಲಾಯು. ೩೧-೩); *ಗ್ರಂಧಿ- ಗಂಟು? (ಶಮದ. ೨೫೭ ಪ್ರಯೋ); 
ಬಿದಿರ ಗಂಟುಗಳಂ'ಕಳೆವಂತೆ (ಸಂಪಭಾ. ೧೨-೧೦೩); ಒದವಿ ಫೊದಲ್ಲು 
ಬಳ್ಳಿಗಳ ಗಂಟುಗಳಂ ನೆಜ? ಪೂಲ್ಲ ಬೇರ್ಗಳೂಆ್‌ದೊಡರಿದಲ್ಲಿ 
ಕೊಯ್ಲು (ಲೋಕೋಪ. ೬-೫೬) ; ಬಿದಿರ ಗಂಟಿಂ ಕಡಿವಂತಿರೆ ಕಡಿದು 
(ಧರ್ಮಾ ಮೃ.೩-೨೪೭); ವನನಹ್ನಿಯಿಂ ಬಿದಿರ ಗಂಟೊಡೆನಂತೆ 
ಛಟಿಚ್ಛಟಿಸ್ವನಂ ಬಳೆದುದು (ಜಗವಿ. ೬-೬೩) ; ಗಂಟಿಲ್ಲದ ಅಂಡೆಯಲ್ಲೆರೆದ 
ನೀರಿನಂತೆ ನೆಲೆಗೊಳ್ಳದು (ನಾಡೋಜ, ೩೫೭). ೨. (ಸೇರಿಸಿ) 
ಕಟ್ಟಿದುದು; ಕಟ್ಟು: ಸರಾಕ್ರಮಧವಳನ ಶರಪರಿಣತಿಯಂ 
ಕಂಡು ದುರ್ಯೋಧನನ ಮೊಗಂ ತಲೆನವಿರ ಗಂಟಂ ಕಿಜಾದಾಗೆ 
(ಪಂಪಭಾ. ೨-೭೭ ವ); ಕೊತ್ತುಂಬರಿಯ `ಗಂಟನಿಕ್ಕಿ ಪರಿಮಳವ 
ಪೊರೆಯೊತ್ತಿ (ಸೂಪಶಾ. ೪-೨೭); ಬೆನ್ನ ಮೇಲಲೆವ ಕೇಶದ ಗಂಟು 
(ಭರಚ. ೪-೭೦) ; ಲಜ್ಜೆಯ ಗಂಟು ಇನ್ನು ಬಿಚ್ಚಿಲ್ಲ (ಬಾಣಆ. ೩೦೫) ; 
ಅನನದಾಗಿ ಒಂಡು ದಫ್ತರದ ಗಂಟು ಇತ್ತು (ಕವೂಕ. ೨). 


ಎ೫೮ 


ಶಾ 


5 


35 


45 


ಗಂಟುಗದಡಿ 


೩. ಐಶ್ವರ್ಯ ಹಣ; ನಿಧಿ: ಶೌರ್ಯದ ಗಂಟು ಬಲುಹದ ಕಂಡು 
ಬಲ್ಲೆನು ಹಲವು ಬಾರಿಯಲಿ (ಕುವ್ಯಾದ್ರೋ. ೧೩-೫೩) ; ಗಂಟನೊಬ್ಬರ 
ಕೈಯಲಿಡುವಾತ ಮೂರ್ಬ (ಪುರಂದ. ೧-೬೨-೩) ; ಪಾಪಿಯ ಗಂಟು 
ಪರರಿಗೆ ಮುಂಡೇ ಗಂಟು ಕಂಡವರಿಗೆ (ಗಾದ). ೪. ನರಗಳಲ್ಲಿ 
ಉಂಟಾಗುವ ಊತ, ಗೆಡ್ಡೆ: (೪). ೫. ಮೂಳೆಯ ಕೀಲು; 
ಅಸ್ಥಿಸಂಧಿ; ಎಲುವಿನ ಸಂದು: ಕಣ್ಣು ಮೂಗು ಕಿವಿ ಕೈ ಕಾಲು 
ಗಂಟು ಅಣ್ಣ ನಿಮ್ಮಂತೆಯೆ ನನಗೆಲ್ಲ ಉಂಟು (ಕಎಪು. ೫೬). 
೬. ಪರಸ್ಪರ ಸಂಬಂಧ; ನಂಟು: ನನ್ನ ತರಗೆತಿಯೊಳು ನಾನಿದ್ದೆ 
ನೊಬ್ಬನೆ ಗುರುಗಳಿಗೊಬ್ಬನೆ ಗಂಟು (ಇಂಚಾಪ. ೨೮-೨೬) ; ನನಗೂ 
ಅವಗೂ ಗಂಟು (ರೂಢಿ). ೭. ಸಮಸ್ಯೆ ; ತೊಡಕು: ಬಹು ಜಾಣತನ 
ದಿಂದ ಈ ಗಂಟು ಹಾಕಿದೆ... ನೋಡು ಈ ಗಂಟನ್ನು ಬಿಚ್ಚಬಲ್ಲೆಯಾ 
(ಆರ್ಯಕ. ೭೫). ೮, “ಗುಲ್ಮರೋಗ; ಪ್ಲೇಗು ಬೇನೆಯ ಬೊಬ್ಬುಳಿ 
(ಕಸ್ತೂಕೋ. ೨೮೧). 
ಗಂಟನ ಕೋಗೆ ಗಂಟುಬೇನೆ ; ಪ್ಲೇಗು: ಬಳಕಾಸುರನಂತೆ 

ಬಾಯ್ದೆರೆದು ಬಂದ ಗಂಟಿನ ರೋಗವು ನಮ್ಮ ಸಂಸಾರದ ಸಪಿಯನ್ನೆ ಲ್ಲಾ 
ಕೆಡಿಸಿಬಿಟ್ಟಿತು (ಸೂಜಿಗ. ೨). [< ಸೆಂ. ಗ್ರಂಥಿ] 

ಗಂಟುಕಟ್ಟು "ಗಂಟುಗಟ್ಟು' ನೋ. 

ಗಂಟುಕತ್ತರಿಸು (ಕ್ರಿ). ೧. ಗಂಟಿರುವ ಭಾಗವನ್ನು ಕತ್ತರಿಸು. 
೨. (ಆಲಂ) ಹೆಣವನ್ನು ಕದಿ, ಅಪಹರಿಸು: ಎಲಾ ಗಂಟು 
ಕತ್ತರಿಸುವವನೆ (ಕಾಕುಂತ. ೭೬-೧೮). ೩. ಸಂಬಂಧವನ್ನು ಕಡಿದು 
ಕೊಳ್ಳು. ೪, ಸಮಸ್ಯೆಯನ್ನು ಬಿಡಿಸು; ತೊಡಕನ್ನುನಿವಾರಿಸು: 
ಬಂದುಬಿಟ್ಟ ದ್ದೇನೆ ಎಂದಮೇಲೆ ಹಿಂದೆ ಸರಿಯುವುದಿಲ್ಲ: ಒಂದು ವೇಳೆ 
ಹಿಂದೆ ಸರಿಯುವುದೇ ಆದಲ್ಲಿ ಗೆಂಟು ಕತ್ತರಿಸಿಯೇ ಹೊರಬೀಳುತ್ತೇನೆ 
(ಇಪ್ಪಕ. ೪೮೮). [ಗಂಟು * ಕತ್ತರಿಸು) 

ಗಂಟುಕಳ್ಳೆ "ಗಂಟುಗಳ್ಳ' ನೋ. 

ಗಂಟುಕಾಚಿ (ನಾ). ಒಂದು ಬಗೆಯ ಹುಲ್ಲು: ಜೆಟ್ಟಂಚಿಹುಲ್ಲು. . . 
ಗಂಟುಕಾಚಿ (ಮೈಡಗಿ. ೭೪-೧೫೧೯). 

[ಗಂಟು + ಕಾಚ (೮. ಕಾವಂಚಿ)) 

ಗೆಂಟುಕಾಲು "ಗಂಟುಗಾಲು' ನೋ. 

ಗಂಟುಕಾಳುಗೆಡ್ಲ್ಡೆ (ನಾ). ಒಂದು ಬಗೆಯ ಗೆಡ್ಡೆ: (ಮೈಣಔಗಿ. 
೫೦-೯೯೧). [ಗಂಟು + ಕಾಳ್ಕು (ಲ ಕಾರ್ಲ್‌) * ಗೆಡ್ಡೆ (ಆ. ಗಡ್ಡೆ)) 

ಗಂಟುಕೊಯ್ಯ "ಗಂಟುಗೊಯ್ಯ' ನೋ. 

ಗಂಟುಗಟ್ಟು, ಗಂಟುಕಟ್ಟು (ಕ್ರಿ). ೧. ಗಂಟಾಗು; ಗೆಣ್ಣಾಗು: 
ಅಜಕಿವಂ ಪೊರ್ದದ ಬಾಲಕಾಲಮೆ ಮೊದಲ್ಸಂಕ್ಲೇಶ ಚಿಂತಾದಿಗಳ್‌ 
ತುಜುಗಿರ್ದಲ್ಲಿಯ ಗಂಟುಗಟ್ಟಿ ರಸಮಂ ಪೊರ್ದಿ (ಜೀವಸಂ. ೧೨೪-೨). 
ಗೆಂಟುಕಟ್ಟು: ೨. ಹಣವನ್ನು ಕೂಡಿಹಾಕು ; ಗಂಟುಮಾಡು : 
ಗಂಟುಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ತುಂಟಿತನಗಳನು ಬಲಿನೋದು 
ರೊಕ್ಕ (ಪುರಂದ. ೨-೫೦-೫). [ಗಂಟು + ಕಟ್ಟು) 

ಗಂಟುಗಡಿ (ಕ್ರಿ). ಗಂಟುಗಂಟಿಗೆ ಕತ್ತರಿಸು-- ತುಂಡುಮಾಡು: 
ಸಂಧಿಸಂಧಿಗಳಂ ಗಂಟುಗಡಿವುದುಂ ತಡಂಗಡಿವುದುಂ (ಸುಕುಮಾ. 
೧೧-೪೬ ವ). [ಗಂಟು + ಕಡಿ] 

ಗಂಟುಗದಡಿ (ನಾ). ಗಂಟು ಮೂಟಿ: ಫಕೀರನ ಗಂಟುಗದಡಿಗಳನೆಲ್ಲ 
ಹುಡುಕಿಸಿದನು (ಮುಂಬಯಿ. ೪-೧೬೫) ; ನನ್ನ ಗಂಟುಗದಡಿಗಳನು 
ಕಟ್ಟಕೊಂಡು ಎದ್ದೇಬಿಟ್ಟಿನು (ಬ್ರಹ್ಮಜೀ. ೧೨೭); ಗಂಟುಗದಡಿ, ಹಾಸಿಗೆ 
ಬಟ್ಟಿ, ಮೊಟ್ಟಿ ಕಟ್ಟುವ ಸಂಭ)ಮವೇಕೆ (ಇಸ್ಪಕ. ೨೬೨). 

[ಗಂಟು + ಗದಡಿ] 


ಗೆಂಟುಗಳ್ಳ 


ಗಂಟುಗಳ್ಳೆ, ಗಂಟುಕಳ್ಳ (ನಾ). ೧. ಗಂಟು ಇದ್ದರೂ ಇಲ್ಲದಂಕೆ 
ನಟಿಸುವವನು : *ಬಡವನೆಂದು ತೋರಿಸುವವ? (ಜಾನಕೋ., ೪೫). 
೨. ಸಡೆದ ಹಣವನ್ನು ಹಿಂದಿರುಗಿಸದವನು: ನಂಟರಿಷ್ಟರು ಗುರು 
ಹಿರಿಯರೊಳು ಟಿಂಠಣಿಸಿ ಕಡುಮೂರ್ಬರಾಗಿಹ ಗಂಟುಗಳ್ಳರಿಗಜುಹದಿರು 
ಮುಜಕಿದನುಭವಾಮೃತವ (ಅಮೃತ. ೭-೨). ೩. ಗಂಟು ಹೊಡೆಯು 
ವವನು; ಹೆಣವನ್ನು ಲಪಟಾಯಿಸುವವನು : ನಂಟನು ಸಣ್ಣವ 
ನೆಂದು ನಂಬಿದೆನಮ್ಮ ಗಂಟುಗಳ್ಳ ನೆಂದಚಕಿಯದೆ (ಪುರಂದ. ೪-೪೨-೧). 
ಗಂಟುಕಳ್ಳೆ : ೩. ಸಂತೆ ನೆರೆಯುವುದಕ್ಕಿಂತ ಮುಂಚೆ ಗಂಟುಕಳ್ಳರ 
ಹಾವಳಿ (ಗಾದೆ). [ಗಂಟು + ಕಳ್ಳ] 
ಗಂಟುಗಾಲು, ಗಂಟುಕಾಲು (ನಾ). ೧. ಗಂಟುಗಂಟಾದ ಕಾಲು; 
ನರಗಳು ಗಂಟಕ್ಕಿಕೊಂಡಿರುವ ಕಾಲು: (8). ಗಂಟುಕಾಲು : 
೧. ಗಂಟುಕಾಲಿನ ಎತ್ತು (ರೂಢಿ). ೨. ಒಂದು ಬಗೆಯ ಸೊಪ್ಪು: 
ಪಾದರು, ನೆಲನೆಂಬು, ಗಂಟುಕಾಲು (ನಮ್ಮನು. ೨೨.೮). 
[ಗಂಟು-- ಕಾಲ್ಕು (ಆ ಕಾಲ್‌,)] 
ಗಂಟುಗೆಯ*, ಗಂಟುಗೈ (ನಾ). ಗಂಟುಗಂಟಾದ ಕೈ: "ಕೆಡು 
ಮಾಸೆಯ ಕೀನಿವಲ್ಲುಗಳ ಒಅಕಿತ ಬಾಯ್ಗಳ ಗಂಟುಗೆಯ್‌[ಪಾಠಾಂ. ಗೈ] 
ಗಳ ಬಜತೆದೆಗಳೊಳಡೊಂಕುಕಾಲ್ಗಳ ಕಿಜುಕುಲರು (ಬಸಪು. ೫೮-೪೯). 
ಗಂಟುಗೈ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ, 
[ಗಂಟು + ಕೆಯ] 
ಗಂಟುಗೈ "ಗಂಟುಗೆಯ್‌' ನೋ. 
ಗಂಟುಗೊಯ್ಯೆ, ಗಂಟುಕೊಯ್ಯ (ನಾ). . ಗಂಟನ್ನು ಅಪಹರಿಸು 
ವವನು; ಹಣವನ್ನು ಹೊಡೆಯುವವನು. ಗಂಟುಕೊಯ್ಯ : 
“ಹಣವನ್ನು ಕಳವುಮಾಡುವವ, ಕಿಸೆಗಳ್ಳ? (ಕಸ್ತೂ ಕೋ. ೨೮೧). 
[ಗಂಟು + ಕೊಯ್ಯ] 
ಗಂಟುಗೊಳ್‌ (ಕ್ರಿ). ೧. ತೊಡಕಾಗು; ಜಟಲವಾಗು; ಗಂಟು 
ಹಾಕಿಕೊಳ್ಳು. ೨. ನಿಕಟವಾಗಿ ಸೇರು; ಭದ್ರವಾಗಿ ಕೂಡು: 
ನೇಹದ ನಂಟರೊಳನಂಟು ಗಂಟುಗೊಳ್ವಂತುಂ (ರಾಮಾಶ್ವ. ೮೬-೬). 
[ಗಂಟು + ಕೊಳ್‌] 
ಗಂಟುಣಿಗೆ (ನಾ). ಗಂಟನ್ನೆಲ್ಲ ತಿಂದುಹಾಕುವವನು: “ಆಸ್ತಿಯನ್ನೇ 
ತಿಂದು ಮುಗಿಸುವವನು? (ಅನಂನಾ). [ಗಂಟು -ಉಣಿಗ] 
ಗಂಟುಶೀರಿಸು (ಕ್ರಿ). ೧. ಸಾಲವನ್ನು ತೀರಿಸು: (ಸ್ಕಾಂಡರ್‌). 
೨. ಹಣವನ್ನು ಮುಗಿಸು; ಆಸ್ತಿ ಇಲ್ಲದಂತೆ ಮಾಡು: ಅವನು 
ಗಂಟುತೀರಿಸಿ ಪರದೇಸಿಯಾಗಿದ್ದಾನೆ (ರೂಢಿ). [ಗಂಟು + ತೀರಿಸು] 
ಗಂಟುತುಂಬೆ (ನಾ). ಒಂದು ಜಾತಿಯ ಸಸ್ಯ: ಗೆಂಟುತುಂಬೆ, 
ಕರ್ಜಾಲಿಗಿಡ (ಮೈಟಗಿ. ೫೦-೧೦೦೧). [ಗಂಟು + ತುಂಬೈ (£ತುಂಬ್ಮಿ)] 
ಗಂಟುತೋರಿಸು (ಕ್ರಿ). ೧. ಹಣದಾಸೆಯನ್ನು ಹುಟ್ಟಿಸು. ೨. ಹಣ 
ವನ್ನು ತೋರಿಸು; ನಿಧಿಯನ್ನು ತೋರಿಸು ::(ಸ್ಕಾಂಡರ್‌). 
[ಗಂಟು + ತೋರಿಸು (ಆ€,.ತೋಜಣಕಿಸು)] 
ಗೆಂಟುಪರಂಗಿ (ನಾ). ಒಂದು ಬಗೆಯ ಸಸ್ಯ: ಗಂಟುಪರಂಗಿ ಮತ್ತು 
ಕಂಗಡಿ ಚಿಗುರುಗಳನ್ನು ಅರೆದು ನೆತ್ತಿಯಲ್ಲಿ ಕಟ್ಟುವುದು (ಸಕವೈ. 
ಪರಿ. ೪೨೯). [< ಗೆಂಟುಭಾರಂಗಿ?] 
ಗೆಂಟುಪುರ್ಬು, ಗಂಟುಹುಬ್ಬು (ನಾ). ೧. (ಕೋಪದಿಂದ) ಗಂಟು 
ಹಾಕಿದ ಹುಬ್ಬು: ಬೆಜತ ಮೋಟಕ ಯ ಗಂಟುಪರ್ಬಿನ ತಜುಟು 
ಮಂಡೆಯ ದೊಡ್ಡ ಮೂಗಿನ (ಬಸಪು. ೨೦-೧೨) ; ಪಾವಸೆವಲ್ಮಿಗೆ ಗಂಟು 
ಪುರ್ಬುಗಳ್‌ (ವೃಷವಿ. ೧೧-೬೦). ಗೆಂಟುಹುಬ್ಬು : ಗಂಟುಹುಬ್ಬಾಗಿ 
ನಡೆದಾಡುತ್ತಿದ್ದು (ಮಂತ್ರಶ. ೬೫-೬). [ಗಂಟು * ಫುರ್ಬು (ಆ ಫುರ್ಫ)) 


೨೩೫೪೯ 


5 


ಶಾ 


0 


26. 


33 


40 


43 


ಗೆಂಟುಮುಳುಕ 


| ಗೆಂಟಿಬಾರಂಗಿ "ಗಂಟುಭಾರೆಂಗಿ? ನೋ. 


ಗಂಟುಬಿಚ್ಚು (ಕ್ರಿ).೧. ಗೆಂಟಿನ್ನುಬಿಚ್ಚು, -ಸಡಲಿಸು. ೨. (ಆಲಂ) 
ಹಣವನ್ನು, ಖರ್ಚುಮಾಡು. (ಗರು + ಬಿಚ್ಚು (ಆ ಬಿರ್ಚು)) 
ಗೆಂಟುಬಿಡು (ಕ ಕ್ರಿ). ಸಂಬಂಧ ಕಳೆದುಕೊಳ್ಳು (ಲ: ಕಕೋರವಚನದಿ 
ಗಂಟುಬಿಡದಾವಾಗೆ ವಿಷಯಾಸಕ್ತರಾದರಿಗೆ * ಅಲುಹದಿರು 
`' ಮಜಕಿದನುಭವಾಮೃತನ (ಅಮೃತ. ೭-೨). [ಗಂಟು ಬಿಡು) 
ಗಂಟುಬೀಳು (ಕ್ರಿ). ೧. ಗಂಟುಗಂಟಾಗು; ಉಂಡೆಯಾಗು; 
ಗೋಜಾಗು : ಉಪ್ಪಿಟ್ಟಿನ ರವೆ ಗಂಟುಬಿದ್ದಿತ್ತು (ರೂಢಿ); ನೂಲಿನ 
ಉಂಡೆ ಗಂಟುಬಿದ್ದಿತು (ರೂಢಿ). ೨. ಅಮರಿಕೊಳ್ಳು; ಅಂಓಕೊಳ್ಳು ; 
ಬೆನ್ನುಹೆತ್ತು : ನಾನು ಭಟ್ಟನಿಗೆ ಗಂಟುಬಿದ್ದೆ (ಮೇದಿಮ. ೨) ; ಅಂಥ 
ಒಳ್ಳೆಯವರಿಗೆ ನನ್ನಂಥವಳು ಗಂಟುಬಿದ್ದು ಅವರ ಮನೆ ಮುರಿದೆನಂತೆ 
1!*ಮಕೆ. ಈ ಸಾಡೇಸಾತಿಯೊಬ್ಬಳು. ನಮಗೆಲ್ಲಿ ಗಂಟು 
ಬಿದ್ದಳೋ (ಮೂರುದಾ. ೨೬೯). ೩. ಸಮನಾಗು; ಸರಿಯಾಗು ; 
ಕೂಡಿಬರು: ಒಂದು ಅದ್ಭುತವಾದ ಚೌಡಿಯನ್ನು ತಾನು ಕಣ್ಮುಟ್ಟಿ 
ನೋಡಿದ್ದೆನೆಂದು ಹೇಳುತ್ತಿರಲಿಕ್ಕ್ಯೂ... ಈ ಕುಮಾರಿಯು ಬಂದು 
ನಿಲ್ಲಲಿಕ್ಕೂ ಗಂಟುಬಿದ್ದಿತು (ಅಂಬಿಕೆ. ೬). 
[ಗಂಟು * ಬೀಳ್ಕು (೮. ಬೀಟ್‌)] 
[nena (ನಾ). ಜ್ವರ ds ಗಂಟು ಏಳುವ ಮ 
ಪ್ಲೇಗು: ಇಲಿಗಳು ಗಂಟುಬೇನೆಯವಂತೆ (ಹೊಸಂಸಾ. ೯೭); 
ಹತ್ತು ಹದಿನೈದು ದಿನಗಳಾಗಿರಬೇಕು, ಊರಲ್ಲಿ ಗಂಟುಬೇನೆ ಡಂ 
` (ಭೂಮಿತಾ. ೫೫). [ಗಂಟು * ಬೇನೆ] 
ಗಂಟುಭಾರಂಗಿ, ಗೆಂಟುಬಾರಂಗಿ (ನಾ). ಒಂದು ಬಗೆಯ ಔಷಧಿ 
ಮೂಲಿಕೆ; ಗಂಟುಭಾರಂಗಿಯನ್ನು ಶುಂಠಿಯೊಡನೆ ಸಣ್ಜನಾಗಿ ಅರೆದು 
ಬಿಸಿನೀರಿನಲ್ಲಿ ಕುಡಿಯೆ ಶ್ವಾಸಕಾಸಂಗಳಂ ಕೆಡಿಸುಗುಂ (ಎನೈವ. ೨೦); 


೧೩) ; 


ಗಂಟುಭಾರಂಗಿ . . . ಕೊಡನಾರಿಗೆಡ್ಡೆ ಇಸ್ಟನೂ ಅಷ್ಟಾವಶೇಷವಾಗಿ 
ಕಷಾಯವ ಕಾಸಿ... ಕೊಡಿಸಲು: ಶ್ಲೇಸ್ಮಜ್ವರ ಹರ (ವೈದ್ಯಸಾ 
11, ೬೧) ; ಪರ್ಪಾಟಕ, ಅಳಿಲೆಕಾಯಿ, ಶುಂಠಿ, ಗಂಟುಭಾರಂಗಿ . 


ಅಷ್ಪಾನಶೇಷ ಕೆಷಾಯಂ ಕಾಯಿಸಿಕೊಡಲು ಶೀತಜ್ವರೆ, ವಿಷಜ್ವರ . 
ಮಾಣ್ಣ್ಗುಂ (ಸಕನೈ. ೬೬). ಗಂಟುಬಾರೆಂಗಿ: ಗಂಟುಜಾರಂಗಿ, 
ಒಣಶುಂಠಿ, ಹಿಪ್ಪಲಿ... ಚೂರ್ಣವನ್ನು ಬೆಲ್ಲದಲ್ಲಿ ಕಲಸಿ ದಿನಕ್ಕೆ 
ಎರಡು ಯಾ ಮೂರುಸಲ ತಕಳ್ಕೊಳ್ಳುವುದು (ಮನೆಮ. ೫೪). 
[ಗಂಟು + ಭಾರಂಗಿ] 
ಗಂಟುಮರೆ (ನಾ). ೧. ಗಂಟುಗಂಟಾದ ಮರ; ಒರಟಾದ ಮರ: 
ಗಂಟುಮರ ಒಡೆಯಲು ಸುಲಭವಾಗಿ. ಬರುವುದಿಲ್ಲ (ರೂಢಿ). 
೨. ಒಂದು ಬಗೆಯ ಔಷಧಿ ಸಸ್ಯ: (ಮೈಔಗಿ. ೫೨-೧೦೪೦). 
[ಗಂಟು + ಮರ] 
ಗೆಂಟುಮಾಡು (ಕ್ರಿ). ಹಣ ಮಾಡು, ಗಳಿಸು: ಅವನು ಚಿನ್ನಾಗಿ 
ಗಂಟುಮಾಡಿದ್ದಾನೆ (ರೂಢಿ). [ಗಂಟು + ಮಾಡು] 
ಗಂಟುನುಖಖ (ನಾ). ೧. ಅಪ್ರಸನ್ನ ವಾದ ಮುಖ; ಬಿಗುವಾದ 
ಮುಖ. ೨. ಕೋಪದಿಂದ ಗಂಟುಹಾಕಿಕೊಂಡ ಮುಖ: ರಾಜ 
ಕುಮಾರಿಯದು ಯಾವಾಗಲೂ ಗಂಟುಮುಖ (ಕಥಕ. ೨೫). 
| [ಗಂಟು * ಮುಖ] 
ಗಂಟುಮುಳುಕ (ನಾ). ಗಂಟನ್ನು ಮುಳುಗಿಸುವವನು; ಹಣವನ್ನು 
ಹೊಡೆಯುವವನು : ತುಂಗಮ್ಮನ ಗಂಡನೂ ಗಂಟುಮುಳುಕರಿಂದ 
ನಷ್ಟಗೊಂಡವರೇನೆ ಹೊರತು ಮುಳುಗಿಸಿದವರಲ್ಲ(ಸ್ವಪ್ನಹೊ. ೧೫೭). 
[ಗಂಟು + ಮುಳುಕ (ಆ ಮುಟುಕ)) 


ಗಂಟುಮುಳುಗಿಸು 


ಗೆಂಟುಮುಳುಗಿಸು (ಕ್ರಿ). ಇನ್ನೊಬ್ಬರಿಂದ ಪಡೆದ ಹಣವನ್ನು 
ಹಿಂತಿರುಗಿಸದೆ ಹೆಣವನ್ನು ಅಪಹರಿಸು: ಇನ್ನೊಬ್ಬರ ಗಂಟು 
ಮುಳುಗಿಸಿ ಅವರೆ ಬೆದರಿಳೆಗೂ ಬೈಗಳಿಗೂ ಪಾತ್ರರಾಗಿ ಬ್ಯಾರಿಗಳು 
ತಂಂಬಾ ಧೈರ್ಯಶಾಲಿಗಳಾಗಿದ್ದರು (ಮುಂಗಾಮು. ೩). 
[ಗಂಟು 4 ಮುಳುಗಿಸು (ಎ ಮುಯುಂಗಿಸು )] | 
ಗಂಟುಮೂಗು (ನಾ). ಗಂಟುಗಂಟಾದ ಮೂಗು; ಗೆಡ್ಡೆ ಮೂಗು: | 
ದೊಡ್ಡ ಹೊಟ್ಟಿ ಯ ಕೂನುಬೆನ್ಸಿ ನ ಅಡ್ಡ ಮೋರಿಯ ಗೆಂಟುಮೂಗಿನ ಪಡ 


[ಗಂಟು * ಮೂಗು] 


3 


ಕೈಕಾಲುಗಳ. - ನೃಪತಿ (ಸಳಚ. ೪-೧೪). 
ಗೆಂಟುಮೂಟಿ (ನಾ). - ಗಂಟುಗದಡಿ: ಅಡಿಗೇಮಾಣಿ ಗಂಟು 
ಮೂಟಿ ಸಹಿತ ಪತ್ತೆಯಿಲ್ಲ (ರೂಪಸಂ. ೧೭). [ಗಂಟು * ಮೂಟಿ] 
ಗಂಟುನೊಟ್ಟಿ (ನಾ). ಎ ಗಂಟುಗದಡಿ : (8). . [ಗಂಟು + ಮೊಟ್ಟ] 
ಗೆಂಟುಮೋರೆ (ನಾ). - ಗಂಟುಮುಖ: ವಿನೋದದ ಚುಟುಕುಗಳು 
ಎಂಥ ಗೆಂಟುಮೋರೆಯನ್ನಾ ದರೂ ಸಡಿಲಿಸಿ ಖೊಳ್ಳಿಂದು ನಗುವಂತೆ 
ಮಾಡುವುವು (ಕಥಕ. ೨೫). [ಗಂಟು ಮೋರೆ (ಆ ನೋಣಕಿ)] 
ಗಂಟುವ್ಯಾಜ್ಯ (ನಾ). ಗಂಟುಗಂಟಾದ ಜಗಳ; ಬಿಡಿಸಲಾಗದ |15 
ವ್ಯಾಜ್ಯ. ಗಂಟಾದ ಜಗಳ: ಈ ಗಂಟುವ್ಕಾಜ್ಯವನ್ನು ಬಿಡಿಸುವರಾರು 
(ರೂಢ). "ಗಂಟಲುವ್ಯಾಜ್ಯ' ಪರಾ. [ಗಂಟು 4 ವಾ ಜ್ಯ) 
ಗಂಟುಹಾಕು (ಕ್ರಿ). ೧. ಸಂಗ್ರಹಿಸು; ಶೇಖರಿಸು; *ೂಡಿಸು : 
ಮಲ್ಲವ್ವ. . . ಮೊಸರನ್ನು ಮಾರುತ್ತ ದುಡ್ಡನ್ನು ಗಂಟುಹಾಕುತ್ತಿದ್ದಳು 
(ನೀತಿಚಿಂ. ಕ! ೨. ಸಂಬಧ ಉಂಟುಮಾಡು; ಹೊಂದಿಸು: [3 
ಒಂದು ಹೆಣ್ಣನ್ನು ಹುಡುಕಿ,ಅವನಿಗೆ ಗಂಟುಹಾಕಬೇಕೆಂದೂ ಇಚ್ಛಿ ಸದು] 
(ಫಲಸಂ. fly ಒಬ್ಬರಿಗೊಬ್ಬರಿಗೆ ಗಂಟುಹಾಕಿಬಿಡಬೇಕು ಎಂದು, 
ಮನಸ್ಸಿನಲ್ಲಿ ನಿರ್ಧರಿಸಿದನೇನೋ ಸರಿ (ರಾಮಾನೆ. ೬೮). 
[ಗಂಟು + ಹಾಕು (ಆ ಪಾಯ್ಯ್ಯ್ಯು)) 
ಗೆಂಟುಹುಣ್ಣು (ನಾ). ಒಂದು ಬಗೆಯ ಹುಣ್ಣು (?) : ನಾರಾಯಣ |25 
ತೈಲ... ಈ ತೈಲವಂ ಸರ್ನಾಂಗಲೇಪಂಗೈಯೆ ಸಕಲಸನ್ನಿಪಾತಂ 
ಗಳು, ಶೂಲೆ, ಗಂಟುಹುಣನ್ನಿ ಗಳು ಮುಂತಾದುವು ಮಾಣುವುವು 
(ಸಕವೈ. ೧೭೯) ; ಗಂಟುಹುಣ್ಣು ನೊಜಲಾದ್ಹ ಯಿಲ್ಲದೆಯಿದ್ದರೂ 
'(ಸೌಗಂಧಿ. ೩೧೦-೧೦). [ಗಂಟು + ಹುಣ್ಮೂ (ಆ ಪುಣ್‌)] 
ಗಂಟುಹುಬ್ಬು "ಗಂಟುಪುರ್ಬು' ನೋ. 
ಗಂಬೈ (ನಾ). ಗಡ್ಡೆ; ಗೆಡ್ಡೆ: ಯಾವುದರಿಂದ ಹುಲ್ಲು ಮುಂತಾದ ಗಂಟಿ 
ಗಳು ಅಗಿಯಲ್ಪ ಡುತ್ತೋ * ಅಂಥಾ ಗುದ್ದಲಿ (ಸಿದ್ಧಾಂತಿ. ೩೧೬). [?] 
ಗಂಟೆ (ನಾ). ೧. ಕಂಚು, ಹಿತ್ತಾ ಕೆ'ನೊದಲಾದ ಮಿಶ್ರಲೋಹ 
ಗಳಿಂದ ತಯಾರಿಸಿದ ಬಾರಿಸುವ ಸಾಧನ; ಘಂಟಿ; “ಘಂಟಾ - 
ಗಂಟೆ? (ಮದ. ೨೫೫ ಪ್ರಯೋ) ; ಗಗನಗಜಕ್ಕಿಕ್ಕಿದ ಪೊನ್ನ ಗಂಟಿ 
ಯೆರಡೆನಲು (ಆದಿಪು. ೬-೫೨) ; ಗಂಟೆ ಜಯಗಂಟಿ ತಾಳ ಕೌಸಾಳ 
ಮೊದಲಾದ ವಾದ್ಯವನಜಕವುದು (ಅದವ. ೬-೧೨); ಗಂಟಿ ಜಾಂಗಟಿ 
ಮೊದಲಾದುವುಗಳನ್ನು ಬಾರಿಸಿ (ಕನ್ನಜಾ. ೧೭೦). ೨, ಅರುವತ್ತು 
ನಿಮಿಷಗಳ ಕಾಲ; ಎರಡುವರೆ ಗಳಿಗೆಯ ಹೊತ್ತು; ಒಂದು 
ತಾಸು : ಗಂಟಿ ಹತ್ತಾದರೂ ಮನೆಯನು ಸೇರನು (ಚಂದ್ರವೀ. ೭೩-೮೯). 
೩. ಗಂಟಿಯ ಆಕಾರದಲ್ಲಿ ಹೂ ಬಿಡುವ ಒಂದು ಬಳ್ಳಿ: 
ಮೊಗಲಿಂಗಮರ, ಕಲ್ಲೋಟಿ, ಕಲ್‌'ಗಂಟಿ, ಗಂಟೆ (ಮೈಔಗಿ. ೬೮-೧೩೯೬). 
೪. ಕಿರುಗೆಜ್ಜೆ. "ಗಂಟಿಸರ' ಪರಾ. [< ಸಂ. ಘಂಟಾ] 
ಗಂಟಿಕಚೋರ (ನಾ). ಒಂದು ಬಗೆಯ ಗಿಡ: “ಶಟೀ... 
ಪಛಾಕಃ -೫ ಗಂಟೀಕಟೋರ ? (ಸಿದ್ಧಾಂತಿ. ೧೯). 45 
[ಗಂಟೈ + ಕಚೋರ) 


110 


80 


೨೭.೬೦ 


| 
ಕ 


ಗಂಡ, 


ಗಂಟೆಕಾಯಕ (ನಾ). [ನೀಶ್ಸಿ] ಒಂದು ಬಗೆಯ ಕಾಯಕ ; ಬೆಳಗಿನ 
ರಖಾವದಲ್ಲಿ ಜನರನ್ನು ಏಳಿಸಲು ಗಂಟೆಯನ್ನು ಅಲ್ಲಾಡಿಸಿ 
ಕೊಂಡು ಮನೆಮನೆಗೆ ಹೋಗುವ ಜಂಗಮನ ಕಾಯಕ: (ಕಿ). 
[ಗೆಂಟ್ಕಿ * ಕಾಯಕ] 
ಗಂಟಿಗೆ (ನಾ). ಒಂದು ಬಗೆಯ ಹಕ್ಕಿ: ಕಾಗೆ ನವಿಲಿಬ್ಬಾಯ ಗುಬ್ಬಿ 
ಪಾರಿವ ಕೊಂಚೆ ಗೂಗೆ ಕುಕಿಲಿಆಿನ ಗಂಟಿಗೆ [ಪಾಕಾಂ. ಕಂಟಕ, ಗಂಟಗ] 
ಕಿಜುಬ ಗೊರವ ಗಿಳಿ (ಸೋಮಚ. ೩-೯); (ಹಚಕಾ. ೫-೪೩ ನೋ). [?] 


'ಗಂಬೆಚೋಡಿ "ಗಂಟಔಚವುಡಿ? ನೋ. 


ಗಂಟಚಿಬಟ್ಟಿಲು (ನಾ). [ವೀಕೈ] ಮದುವೆ ಮೊದಲಾದ ಮಂಗಳ 
ಕಾರ್ಯಗಳಲ್ಲಿ ಬಳಸುವ ಹಿತ್ತಾಳೆಯ ದೊಡ್ಡ ಉದ್ಭರಣೆ 
ಯಾಕಾರದ, ಸರಪಣಿ ಮತ್ತು ಗಂಟಿಯನ್ನೊ ಳಗೊಂಡ, ಒಂದು 
ವಸ್ತು : ಮೆರವಣಿಗೆಯಲ್ಲಿ ಗಂಟಿಬಟ್ಟಿ ಲು ಹಿಡಿದುಕೊಂಡು ಹೊರಟರು 
(ರೂಢಿ). [ಗಂಟೆ + ಬಟ್ಟಿಲು (ಆ ಬಟ್ಟಿಲ್‌)] 
ಗೆಂಟೆಮುಸ್ತೆ (ನಾ). ಒಂದು ಬಗೆಯ ಗಡ್ಡೆ; ಕೊಡನಾರಿ ಗೆಡ್ಡೆ : 
ಚೂಡಾಲಾ . . . ಒಂದು ಗಡ್ಡೆ ವಳಗೆ ಅನೇಕ ಮೋತೆಗಳುಳ್ಳ ಗಂಟೆ 
ಮುಸ್ತೆ ಗಳು (ಸಿದ್ಧಾಂತಿ. ೧೩೧). [ಗಂಟಿ 4 ಮುಸ್ತಿ] 
ಗಂಟೆಸರ (ನಾ). ಕಿರುಗೆಜ್ಜೆಗಳಿಂದ ಮಾಡಿದ ಸರ: ಉತ್ತಮ 
ಮಿಸುನಿಯ ಗಂಟಿಸರಗಳಿಂದ ಮತ್ತೇಭಯಾನೆಯೊಪ್ಪಿದಳು (ಕಂನವಿ. 
೯-೭೦). [ಗಂಟಿ + ಸರ್ಕ) 
ಗಂಟೊಡೆ (ಕ್ರಿ). ೧. ಗೆಣ್ಣು ಒಡೆ; ಗಂಟಿನಲ್ಲಿ ಮೊಳಕೆ ತೋರು; 
ಕುಡಿಯೊಡೆ ; ಚಿಗುರು : ನುಗುಳ ತೊಡಂಬೆ ಗಂಟೊಡೆಯೆ ಮೊಲ್ಲೆಗೆ 
ಬೆಳ್ಳುಟು ` ಪುಟ್ಟಿ (ಪೆಂರಾಮಾ. ೭-೧೩೯); ನೀರಸತ್ವಂ +d 
ನುಣ್ಬಿನಿಂ  ಸೊಗಸಿನಿಂಡೆಲೆ ಗಂಟೊಡೆದೆತ್ತಿದಕ್ತು ಚೂತಾಂಕುರಂ 
(ಜಗವಿ. ೧೪-೨೨) ; ವನಮಲ್ಲಿಗೆ ಗಂಟೊಡೆದುದು (ರಾಮಾಶ್ವ. ೨-೨೫). 
೨. “ಬಿಚ್ಚು, ಅರಳು, ವಿಕಸಿಸು” (ಪ್ರಥಣ್ಣ). [ಗಂಟು + ಒಡೆ] 
ಗಂಡ (ನಾ). ೧. ಗಂಡುತನವನ್ನು ಉಳ್ಳವನು; ಶೂರ; ವೀರ: 
ಆನೆಯಂ ತಂದಂದು ಗಂಡರ್‌ ನಿನ್ನನ್ನರೀ ಭುವನದೊಳಾರುಮಿಲ್ಲ 
ವನಧಿ ಪರೀತ ಭೂತಳದೊಳಾತನೆ ಸೋಲದ 
ಗಂಡನೆಂಬ ಫೆಂಪಿನ ಪೆಸರಂ ನಿಮಿರ್ಚಿದುದು (ಪಂಪಭಾ. ೧-೨೬); 
ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು (ಕುವ್ಯಾಉ. ೩-೬೦); ಗಂಡರ 
ಗಂಡನುರ್ಕುವರ ಮಕ್ಕಳ ಗಂಡ (ಟಕವಿ. ೫-೭೨). ೨. ಪತಿ; ಕಾಂತ; 
ಒಡೆಯ: ಪ್ರಾಣಾಧಿನಾಥಃ, ಅನುಕಃ -ಈ ೧೪ 
ಗಂಡೆಂ” (ಹಲಾಯು. ೮೨-೧೪) ; ಸೆಟ್ಟಿತ್ತಿಯ ಮಗಳ ಗಣ್ಣ (ಎಕ. 1, 
884) ; ಮಕ್ಕ ಳಂ ಸಡೆವೆನೆಂದು ಮರ್ದಂ ಕುಡಿದ ಮಣ 
ದಿವಸಕ್ಕೆ ಗೆಂಡಂ ಸತ್ತ ನೆಂಬಂತೆ (ಧರ್ಮಾಮೃ. ೨-೬೬); ಗಂಡ ಹೆಂಡಿರ 
ನತ್ಮು ಗೃದಿ ಶಿಕ್ಷಿಸಲ್‌ (ಸೋಮೇಶ. ೨೯) ; ಮೊದಲಾಣ್ಮ ನೊಲ್ಲೆಂದೊರ್ವ 
ed ಬಯಸಿ ಬಾಳ್ತೊಗಲ್‌' ಬಡಿವ ಗಂಡಂ ದೊರಕಿದಂತೆ 
(ಚಿಬಪು. ೩೩-೭) ; ಹೆಣ್ಣಿಗೆ ಆದನು ಗಂಡಸು ಗಂಡನು ಗಂಡಿಗೆ ಸಾಲನೆ 
ಗಂಡ (ಇಂಚಾಪ. ೧೭೧-೪೧).೩. ಗಂಡಸು; ಪುರುಷ: ಗಂಡರಿಲ್ಲದ 
ಮನೆಯ ಹೆೊಗೆವು (ಕೌಶಿರಾ. ೬-೩೧). ೪, ಗಂಡುತನ; ಪರಾಕ್ರಮ; 
ಶೌರ್ಯ. "ಅಟೀಗಂಡ' ಪರಾ. 
ಗಂಡಕಾಳಾನಳ ಇ ಶೂರರಿಗೆ ಪ್ರಳಯಾಗ್ನಿಯಂತಿರುವವನು ; 
ಒಂದು ಬಿರುದು: ಪ್ರತ್ಯಕ್ಷ ವಿಕ್ರಮಾದಿತ್ಕಂ ಗಣ್ಣ ಕಾಳಾನಳಂ ಕೊಂಕಣ 
ದಬ್ಲಳಂ (ಕಣ. 1೪, ೪೧-೫; 11ನೆಯ ಕತ). ಗೆಂಡಗಳಗತ್ತರಿ - ಶೂರರ 
ಕೊರಳಿಗೆ ಕತ್ತರಿಯಂತಿರುವವನು; ಒಂದು ಬಿರುದು : ಕಡೆಕಳಕಿಕ್ಕಿ 
ಗಂಡಗಳಗತ್ತರಿ ಬಾಳೆಮ ಮಂಡಳೀಕ(ಎಕ.೪117, ಸಾಗರ.೧೫-೩೪ 1218). 


(ವಡ್ಡಾರಾ. ೭೪-೨೭) ; 


ಕಾಂತ... 


೩೯೪-೮; 


ಗಂಡ, 


ಗಂಡಗೋವ - ಶೂರರಿಗೆ ಆಶ್ರಯದಾಶನಾಗಿರುವವನು; ಒಂದು 
ಬಿರುದು: ಶ್ರೀಮತು ಬೋದಯ್ಯ ಗಣ್ಣಗೋವ ಪುಸಿವರ ಶೂಲ 
(ಎಕೆ. ೪1, ಸೊರಬ, ೪೧೩-೯ ; 986). ಗಂಡಜೇಂಕಾಅ ಐ ಒಂದು 
ಬಿರುದು: ಜಯಸಿಂಘ ಫ್ರಿಪನ ಪೆಸರಂ ಕೂರ್ತಿದ್ಧಾತಿ ಪಾಳಿಸಿ 
ಕುಡೆ.ನೆಗಲ್ಕ ಗಣ್ಣಜೇಂಕಾಣನಿವಂ (ಸೌಇಇ. X1-i, ೮೬-೨೮ ; 1050). 
ಗಂಡತಳಪ್ರಹಾರಿ - ಶೂರರಿಗೆ 
ಒಂದು ಬಿರುದು: ರಟ್ಟಿಮಾರ್ತಣ್ಣಂ ದಳಮುಟ್ವಿಗಣ್ಣಂ ಪಣ್ಣತಳ 
ಪ್ರಹಾರಿ ಮಣ್ಣಳಗಾವಂ ಕಲಿಗಳಾದಿತ್ಯಂ (ಸೌಇಇ. ೫1-1, ೭೪-೧೧; 
1041). ಗಂಡತ್ರಿಣೇತ್ರ - ಶೂರರಲ್ಲಿ ಮುಕ್ಕಣ್ಣ ನಂತಿರುವವನು ; 
ಒಂದು ಬಿರುದು: ಜಯಲಕ್ಷ್ಮೀ ಸಮಾಲಿಂಗಿತ ವಕ್ಷಸ್ಥಲ ಗಂಡ 
ತ್ರಿಣೇತ್ರ ಶ್ರೀಬಯ್ನುಂಬ ಮಹಾರಾಜರ್‌ (ಎಇ. XXIV, ೨೬-೩ ; 885). 
ಗಂಡಪ್ರಚಂಡಜಶೂರರಲ್ಲಿ ಪ್ರಚಂಡನಾದವನು; ಒಂದು ಬಿರುದು: | 
ನುಡಿದಂತೆ ಗಣ್ಣಂ ಗಣ್ಣಪ್ರಚಣ್ಣಂ ತೊಡರೆ ಬಲುಗಣ್ಣಂ (ಎಕ. ೫1, 
ಚಿತ್ರದು. ೪೭-೧೫ ; 1067). ಗಂಡಬಂಗಾಜ - ಶೂರರಲ್ಲಿ ಶ್ರೇಷ್ಠ 
ನಾದವನು; ಒಂದು ಬಿರುದು: ಗಂಡರೊಳ* ಗಂಡ(0) ಗಂಡ 
ಬಂಗಾಜಂ (ಇಆ. ೪, ೧೫-೪ ; 1019). ಗಂಡಬಂದಿಕಾಅ ಇ ಶೂರರನ್ನು 
ಬಂಧಿಸುವವನು; ಒಂದು ಬಿರುದು: ಗಣ್ಣಬನ್ನಿಕಾಜ ದೇವನೆ 
ಶ್ರೀಮ[ ಚ್ಛಾಳು]ಕ್ಕವಂಸ ಶಿಖಾಮಣಿ (ಸೌಇಇ. ೫೫, ೨೧-೩೮ ; 
1019). ಗಂಡಭೈರವ ಜ ಶೂರರಿಗೆ ಭೈರವನಂತಿರುವವನು ; ಓಂದು 
ಬಿರುದು: ಅಂ[ಕಕಾಅಂ]ಗಣ್ಣ ಭೈರವನಾಮಾ[ದಿ] (ಸೌಇಇ. ೫%, 
೨೬-೩೬ ; 1040). ಗೆಂಡರಗಂಡ - ಶೂರರ ಶೂರ ; ಒಂದು ಬಿರುದು: 
ಗಣ್ಣರಗಣ್ಣಂ ವೈರಿಭೇರುಣ್ಣಂ (ಸೌಇಇ. ೫೫,೧೮-೯ ; 980); ಗಣ್ಣರಗಣ್ಣ 
ನೈಚನವನಿಂ ಕಿಜಿಯಂ ವಿಧು (ಕಇಆ. 1062). 
ಗಂಡರಗೂಳಿ - ಶೂರರಿಗೆ ಗೂಳಿಯಂತಿರುವವನು; ಒಂದು 
ಬಿರುದು: ಧುರದೊಳ್ಳಂಡರಗೂಳಿ ವೈರಿಗಜ ಸಿಂಹಂ (ಎಕ. ೫1, ದಾವಣ. 
೨೯-೨೭; 1424) ; ಚೆಂಡಿಮಶಾಲಿಬಾಹುಬಲದಂಡಿತವೈರಿಗಣೋ ಗಂಡರ 
ಗೂಳಿ (ಎಕ. ೩11, ತುಮಕೂ. ೧೯೦ ; 1571). ಗೆಂಡರಗೋವ - ಗಂಡ 
ಗೋವ: ಸತ್ಕರತ್ನಾಕರಂ ನಡೆಗೋಟೆಮಲ್ಲಂ ಗ(೦)ಣ್ಣರಗೋವಂ 
(ಸೌಇಇ. ೫1-i, ೫೭-೨೧ ; 1019) ; ತ್ರಿಭುವನಿ ಗಂಡರಗೋವ ಸಾಮಂತ: 
ನಾರಾಯಣ (ಕಣ. 1, ೪೬-೭; 1423). ಗಂಡರತೀರ್ಥ - ಶೂರರಿಗೆ 
ಕೀರ್ಥಪ್ರಾಯನಾದವನು; ಒಂದು ಬಿರುದು: ಸರಿಪಂತಿಪಾರ್ತ್ವನುಂ 
ಗಂಡರತಿ 6ರ್ತೃನುಂ (ಎಕ. ೪1, ಕಡೂರು. ೧೫೬-೪೪; 1190). 
ಗಂಡರ ದಾವಣಿ, ಗಂಡರ ಡಾವಣಿ ಶೂರರಿಗೆ ದಾವಣಿ ಆಯುಧ 
ದಂತಿರುವವನು; ಒಂದು ಬಿರುದು: ಸ್ವಸ್ತಿ ಶ್ರೀಮತು ಕಾದಂಬ 
ಚಕ್ರವರ್ತ್ತಿ ಕಲಿಗಳಂಕುಸ ಗಂಡರದಾವಣಿ (ಸೌಇಇ. XX, ೨೪೯-೧; 
1081); ಮಾದಯ್ಯ ನ ಅಳಿಯ ಗಂಡರಡಾವಣಿ ಸೂರೆಯನಾಯಕಂ 
(ಮೈ ಅರಿ.೧೯೨೭,೧೩೧-೪; 11ನೆಯ ಶತ) ಗಂಡರಾಚಾರ್ಯ- ಶೂರರಲ್ಲಿ 
ಆಚಾರ್ಯನಂತಿರುವವನು ; ಒಂದು ಬಿರುದು; ಮುಳಿವರಾದಿತ್ಯಂ 
ಮನ್ನೆಯವಲ್ಲಭಂ ಗಣ್ಮರಾಜಾರ್ಯಂ (ಸೌಇಇ. ೫X೫, ೨೧೯೯; 
1019). ಗಂಡರಾಭರಣ = ಶೂರೆರಿಗೆ ಆಭರಣದಂತಿರುವವನು 
ಒಂದು ಬಿರುದು : ವಿಜಯರಾಯ ವಿಜಯ ಸಂಹರಣಂ ಗಣ್ಣರಾಭರಣಂ 
(ಕಇಆ. ೨೨-೭-೨೦, 1083), ಗಂಡರೊಳ್‌ಗಂಡ - ಗಂಡರಗಂಡ: 
ರಾಯಗಜ ಗೆಂಡಕೊಳ್‌[ಗಣ್ಣಂ]ಗಣ್ಣ ಮಾರ್ತ್ರ್ವಣ್ಣಿಂ (ಎಇ. 21], 
1೬0-೨೦; 929); ಚಾಳುಕ್ಕಾಭರಣಂ ಗಣ್ಣರೊಳ್ಗಣ್ಣಂ (ಸೌಇಇ. XX, 


[ 


೭-೩-೨೫೦; 


೨೧-೬ ; 1019). 


(ದೇ. ॥ ತಮಿ. ಮಲ. ಗಣ್ಣ; ಕೊಡ. ಗಂಡೆ; ತುಳು. ತೆಲು. ಗಂಡ] 


೨೩೬೧ 


5 


ಪ್ರಹಾರ ಮಾಡುವವನು; 


10 


20 


23 


30 


93 


46 ಗೆಂಡಕಾಲಿ (ನಾ). ೬ ಗಂಡಕಾರಿ. 
ಗಂಡಳೇಸರ (ನಾ). ಗಂಡಸ್ಥಳದ ಕೂದಲು; ಕಪೋಲಕೇಶ: 


ಗಂಡಕ್ಷರ 


ಗಂಡ್ಕ (ನಾ). ಖಂಡ; ಚೂರು. "ಗಂಡಗೊಡಲಿ' ಪರಾ. 


[೮ ಸಂ. ಖಂಡ) 


ಗೆಂಡ್ಯ (ನಾ). ೧. ಕಪೋಲ; ಕೆನ್ನೆ; ಗಲ್ಲ:“ಗಂಡಮೆನೆ ಗಲ್ಲನೆನಿಕ್ತು” 


(ಮಂಗರಾ. ೯೪-೪); ಗಂಡಮನೋರಂತಿಕೆ ಪೊಯ್ಕೆ ಕುಂಡಲಯುಗಂ 
(ಕಾವ್ಶಸಾ. ೬೫೬); ದಾಡೆಯ ಹಲ್ಲುಗಳ ಮೇಲಣ ಹೊಗು ಗಂಡನೆನಿಸಿ 
ಕೊಂಬಂವು (ಅಶ್ವಟೀ. ೫೮-೬). ೨. ಆನೆಯ ಕುಂಭಸ್ಥಳೆ: *ಕರಟಃ, 
ಕಟಿಃ, ಗಂಡಃ -ಈ ೩ ಆನೆಯ ಗಂಡಸ್ಥಳಂ (ಹಲಾಯು. ೩೬-೬೩); 
“ಗಂಡಮೆನಲು ಗಂಡಸ್ಥಳಂ ? (ಮಂಗರಾ. ೪೬-೧); ಮಾದ್ಯದ್ಧಜಗಂಡ' 
ಭಿತ್ತಿಕಷಣಪ್ರೋದ್ಭೇದದಿಂ ಸಾರ್ದು ಬಂದಿದಿರೊಳ್‌ ಕೂಡುವುದು 
(ಪಂಪಭಾ. ೪-೨೨); ಬದ್ಧಫಣಿಯಂದಮರರ್ಕಡೆಯಲ್ಕೆ ಕಟ್ಟಿದಗ್ಗದ 
ಫಣಿ ಗಂಡಮಂಡಳಮದಾಂಯುಗೆ ಪಾರ್ದೆಅಪುನ್ಮದಾಳಿ' (ರಾಜಶೇ.೧-೭). 
೩. ಕುರು; ಬೊಬ್ಬೆ; ಗುಳ್ಳೆ: ಆಂಗ ಸೋಂಕೆಂಬುದು ಅಧಮವು 
ಉರಸೆಜ್ಜಿಯೆಂಬುದು ಎದೆಯ ಗಂಡ ಕಕ್ಷವೆಂಬುದು ಕವುಚಿನ ತವರುಮನೆ 
(ಅವಚಂ. ೧೮೭-೮೪೨), ೪. ಗ್ರಹಗಳ ಪ್ರಭಾವದಿಂದ ಉಂಟಾಗುವ 
ರೋಗರುಜಿನ; ಆಪತ್ತು; ಅಪಾಯ: ಊರ್ಧ್ವರೋಮವಾದರೆ 
ಆಯುಧಗಂಡದಿಂದ ಪ್ರಾಣ ಬಿಡುವನು (ಸೌಗಂಧಿ. ೬೬೧-೧) ; ಅವರಿಗೆ 
ಬಂದ ಗಂಡವು ತೊಲಗುವಂತೆ ತಾನು ಮಾಡಿದ ಸಂಚನ್ನು ವಿವರಿಸಿದನು 
(ಭೀಷ್ಮಚ.೭೬); ಬಾಲಕನಿಗೆ ಬಂದ ಗಂಡವು ತೊಲಗಿತು (ಆರ್ಯಕೀ.೩೮). 
೫. [ಜ್ಯೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಹತ್ತನೆಯದು : 
ವಿಷ್ಕಂಭ... ಗಂಡ... ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳು 
(ವಿವೇಕ. ೩೨೦); ಯೋಗಗಳತಿಶಯನರಿಯೈಯ್ಯ ಪೇಳುವೆ ವ್ಯತಿಯು 
ಧೃತಿವಿಷ್ಠಂಬ ಶೂಲವು ಗಂಡ (ಗಗತಾ. ೪-೬೯). [ಸಂ.] 


ಗಂಡಕ (ನಾ). ೧. ಖಡ್ಗಮೃಗ; ಘೇಂಡಾಮೃಗ : “ಖಡ್ಗೀ, ಗಂಡಳಃ 


-ಈ ೨ ಖಡ್ಗಮೃಗಂ? (ಹಲಾಯು. ೩೮-೭೪) ; ದಾನಧಾರೆಯಂತೆ 
ಪುಂಡರೀಕ ಗಂಡಕ ಮಂಡಿತಮುಂ (ರಾಜಶೇ.೫-೭೪ ವ); ಚಮರೀಮೃಗ 
ಗಂಡಕ ಮುಖ್ಯಮಾದ ಭೀಕರಮೃಗಯೂಧ ನಿಸ್ವನ (ಚಿಕ್ಕದೇ. ೨೨); 
ಎಲ್ಲರೊ ನೋಡಿ ಮತ್ತೆ ಹತಾಶರಾದರು. ಯಾಕೆಂದರೆ ಆದು ಸಿಂಹ 
ವಾಗಿರೆದೆ ಗಂಡಕವಾಗಿತ್ತು (ಮೇದಿಮ. ೧೪೫). ೨. ಮಂತ್ರಿನರಕಗಳಲ್ಲಿ 
ಒಂದು: ಜಳೂಕ . . . ಗಂಡಕವೆಂಬೈದು ಮಂತ್ರಿನರಕಂಗಳ್‌ 
(ವಿವೇಕ. ೧೮೦). ೩. ಓಂದು ಬಗೆಯ ಆಭರಣ, ಒಡನೆ. 
"ಗಂಡಕಾಭರಣ' ಪರಾ. '೪. ಒಂದು ತರದ ಮಾನು: 
(ಸ್ಯಾಂಡರ್‌). [ಸಂ.) 


ಗೆಂಡಕಾಭರಣ (ನಾ). ೧. ಐ ಗಂಡಕ ೩. ೨. ಗಂಡಕಮೃಗಗಳನ್ನು 


ಹೊಂದಿರುವುದು; ಫೇಂಡಾಮೃಗಗಳನ್ನು ಪಡೆದಿರುವುದು. 
೧, ೨: ಬಾಲಗಳದಂತೆ ವ್ಯಾಫ್ರುನಖಮಂಡಿತಮುಂ ಗಂಡೆಕಾಭರಣಮುಂ 
(ಕಾದಂಪೂ, ೧೦೦). [ಗಂಡಕ + ಆಭರಣ] 


ಗಂಡಕಾರಿ (ನಾ). ಒಂದು ಗಿಡದ ಹೆಸರು; ಮುಟ್ಟಲಮುರುಕ ; 


ಮುಟ್ಟಿದರೆ ಮುನಿ: “ಮುಟ್ಟಲುಮುರಿಕೆಯ ಗಿಡ? (ಗಂಗಾಮ.೧೦೯). 
[ಸೆಂ. ಗೆಂಡಕಾರೀ] 


[ಸಂ.] 


ಅರಸಿಂಗನ ಗಂಡಕೇಸರದ ತೇಜಸ್ವಿತೆಯಿಂದ (ಮಂತ್ರಶ. ೯೧-೨೪), 
[ಗಂಡ್ಕ* ಕೇಸರ] 


ಗಂಡಕೊಡಲಿ "ಗಂಡಗೊಡಲಿ? ನೋ. 
|45| ಗೆಂಡಕ್ಷರ (ನಾ). ಮಹಾಪ್ರಾಣಾಕ್ಷರ: (೪). 


[ಗಂಡು + ಅಕ್ಷರ] 


ಗಂಡಗಟ್ಟಿ ಳೆ ೨೩೬ 


ಗಂಡಗಟ್ಟಿಳೆ (ನಾ). ವೀರರ ಮಾದರಿ; ವೀರಶಾಸನ (?): 
ಗಣ್ಣವಾತಿನ ಪೆಂಪಂ ಕಣ್ಣು ಕೇಳ್ದೆ ಲ್ಲರುಮ್ಮಣ್ಣಲದೊಳಗೆ ಪೊಗಬ್ಜಪ್ಪರೆಜಕಿ ; 
ಯನ್ಮು ಗಣ್ಣ ಗಟ್ಟಳೆಯಾದೊಂ ಭುವನದೊಳ್‌ (ಸೌಇಇ. 21-1, ೩೧-೧೦; | 
966). [ಗಂಡ್ಕ + ಕಟ್ಟಳ್ಳಿ] 

ಗೆಂಡಗೆತ್ತರಿ (ನಾ). ಕುತ್ತಿಗೆಯನ್ನು ಕತ್ತರಿಸಲು ಬಳಸುವ ಅರ್ಧ| 5 
ಚಂದ್ರಾಕೃತಿಯ ಆಯುಧ (?). ಕರಗಸದ ಗಂಡಗತ್ತರಿಯ ಸಿ 
ಕಾಲತೊಡರ (ಗಿರಿಕ್‌ ೬-೫೫ ವ); ಸೂಲಸೂಲದಿಂ ಗಿಲಿತದ ಗಂಡ 
ಗತ್ತರಿಯ (ಕಬ್ಬಿಕಾ. ೨೭೨) ; ಗಂಡಗತ್ತರಿಯ ನಾಚಂ ಶಿವನ ನಿಂದಿಸಲ್‌ 
(ಚೆಬಪು. ೫೭-೫). [ಗಂಡ್ಕ + ಕತ್ತರಿ] 

'ಗಂಡಗತ್ತಿ (ನಾ). ೧. ಐ ಗಂಡಗತ್ತರಿ: ಕೊಂತಗಾಜರ ತಿಂತಿಣಿಯ |10 
ನಡುವೆ ಪಿಡಿದ ವಜ್ರಮುಷ್ಟಿಯ ಮಸೆದಿಟ್ಟಯೆಸೆವ ಗಂಡಗತ್ತಿಯ 
(ಗಿರಿಕ, ೬-೫೫ ವ). ೨. “ಗಂಡುಗೊಡಲಿ” (ಪ್ರಭಣ್ಣ)- 

[ಗಂಡ್ಯ * ಕತ್ತಿ] 

ಗಂಡಗರಿಗೆ (ನಾ). ಒಂದು ಬಗೆಯ ಮರ: ಮರಗಳು: ... ಕವಲು, 
ಗಂಡಗರಿಗೆ, ದಾಲುಮರ (ನಮ್ಮನು. ೨೩೬). [ಗಂಡ್ಯ + ಗರಿಗೈ] 

ಗಂಡಗರ್ವ (ನಾ). ಶೂರನೆಂಬ ಗರ್ವ; ಪರಾಕ್ರಮಿಯ ಸೊಕ್ಕು: 
ಕೃಷ್ಣೆಯ ಕಚಪ್ರಾರಂಭಮಂ ಬಾಹುವಿಕ್ರಮಿ ದುಶ್ಯಾಸನ ನಿನ್ನ 
ಮುಂದೆ ತೆಗೆವಂದೆಲ್ಲಿರ್ದೆಯಾ ಗಂಡಗರ್ವಮುಮಂದೆಲ್ಲಿಗೆ ಪೋಯ್ತು 
(ಗದಾಯು. ೭-೩೨) ; ಎಣ್ಣೆಸೆಯ ಗಣ್ಣರ ಮಾಸೆಯ ಮೇಲೆ ಮೇಲೆ 
ವರ್ತಿಸುವುದು ಗಣ್ಣಗರ್ವ್ವದ ಜಸಂ (ಎಕ. ೪11, ಶಿವಮೊ. ೪-೮೩; 1122); 
ಈ ಗಂಡಗರ್ವವೂ ಅಂದೆಲ್ಲಿ ಹೋಗಿತ್ತು (ಭಾಮಣಿ. ೭೧). 

[ಗಂಡ್ಕ * ಗರ್ವ] 

ಗೆಂಡಗಲಿ (ನಾ). ಮಹಾಪರಾಕ್ರಮಿ : ಗಂಡಗಲಿ, ಗಂಡಗರ್ವ 
(ಶಬ್ದಾನು. ೨೯೮ ಪ್ರಯೋ). [ಗಂಡ + ಕಲ್ಮಿ] 

ಗಂಡಗಾಡಿ (ನಾ). ೧. ಗಂಡಸುತನದ ಸೊಬಗು: ಸಹಜ ಮನೋಜನ 
ರೂಪಿಂಗಂ ಸುರಶಮಕರಧ್ವಜನ ಸೌಂದರ್ಯಕ್ಕಂ ಗಂಧೇಭವಿದ್ಯಾಧರೆನ 
ಗಂಡಗಾಡಿಗಂ ತಾಮೆ ಸೋಲ್ಲು (ಪಂಸಭಾ. ೭-೯೧ ವ); ಮನುಜೇಂದ್ರ 
ಚಂದ್ರನ ಗಂಡಗಾಡಿಯಂ ನೋಡಿ (ಮಲ್ಲಿಪ. ೩-೩೨). ೨. ಪರಾಕ್ರಮದ 
ಸೊಬಗು : ಆತನ ರೂಪಾತನ ನವಲಾವಣ್ಮವಾತನ ಗಂಡಗಾಡಿಯನು 
ಭೂತಳಪತಿ ಕಂಡು (ಪ್ರಭಂಜ. ೧-೩೨) ; ಗಂಡಗಾಡಿಗೆ ಸೋಲದ ರಮಣಿ 
ಯಾರು(ಕಾನ್ಯಸ.೬೬).೩. ಗಂಡುಬೀರಿ; “ಪುರುಷ ಸ್ವಭಾವದವಳು” 
(ಜಾತತಿ. ಟೀಕು): ವಿಸಮಂ ಬರೆ ಗಂಡಗಾಡಿ ದುಃಖದ ಕಣಿಯಕ್ಕುಂ 
(ಜಾತತಿ. ೨೨-೨). [ಗೆಂಡ * ಗಾಡಿ] 

ಗಂಡಗಾಹಿ (ನಾ). ಭಯಂಕರ ಸರ್ಪ; ಭೀಕರವಾದ ನಾಗ (?): 
ಸಿಂಹಸೇನಂ ತನ್ನ ಭಂಡಾರದೊಳ್‌ ಪುಟ್ಟಿದ ಗಂಡಗಾಹಿ ಕೊಳೆ ಸಕ್ತಂ 
(ಚಾವುಂಪು. ೧೭೩). [ಗಂಡಗ್ಯ + ಅಹಿ) 

ಗೆಂಡಗುಂಡ (ನಾ). ಸ್ವೇಚ್ಛೆಯಾಗಿರುವ ವ್ಯಕ್ತಿ (7): ಈಗಿನ 
ಕುಟುಂಬಗಳಲ್ಲಿ ಕಲಹಗಳು. ಹೆಚ್ಚಿ ಹೆಂಡತಿಯು ಬಂದ ಕೂಡಲೆ 
ಗಂಡನು ಆಕೆಯನ್ನು ಕಟ್ಟಿಕೊಂಡು ಗಂಡಗುಂಡರಾಗಿ ಬೇರೆ 
ಇರತೊಡಗಿರುವದನ್ನು ಅಲ್ಲಲ್ಲಿ ಕಾಣಬಹುದು (ಕುಟುಂಬ. ೧೫). [1] 

ಗಂಡಗುಣ (ನಾ). ಪರಾಕ್ರಮ; ಶೌರ್ಯ: ಖರನ ವಿಪತ್ತಿಯೊಳ್‌ 
ವಿಕಲನಾದನೆ ಗೆತ್ತಿನಿತೇಕೆ ಪೆಂಡಿರಂತಿರೆ ಬಹು ಶೋಕಖಮಾ ತೆಜದಿನಿ 
ರ್ದೊಡೆ ಗಂಡಗುಣಕ್ಕೆ ನಾಡೆಯುಂ 'ಪರಿಭವಮೆಂದಳ್‌' (ಪಂರಾಮಾ. 
೯-೧೫೬) ; ಭಂಡಣದೊಳ್‌ ಜಯಾಪಜಯವೆಂಬುದು ಸಿದ್ಧ ಮದೊಂದು 
ಕುಂಡೆ ಫೇಜ್‌ ಗಂಡಗುಣಂಗಳುಳ್ಳ ವರ್ಗೆ (ದಶಕು. ೨-೩೪). 

[ಗಂಡ * ಗುಣ್ಯ) 


15 


20 


25 


95 


45 


ಪಿ 


ಗಂಡಸೆಂಡೇರ 


ಗಂಡಗೂಸು "ಗಂಡುಗೂಸು' ನೋ. 

ಗಂಡಗೊಡಲಿ, ಗಂಡಕೊಡಲಿ, ಗಂಡುಕೊಡಲಿ, ಗಂಡುಗೊಡಲಿ 
(ನಾ). ಅರ್ಧಚಂದ್ರಾಕೃತಿಯ ಕೊಡಲಿ: “ಕುಠಾರ, ಪರಶುಃ 
-೨ ಗಂಡಗೊಡಲಿ? (ಸಿದ್ಧಾ ಂತಿ. ೨೨೮). ಗಂಡಳೊಡಲಿ: (1). 
ಗಂಡುಕೊಡಲಿ: ಗಂಡುಕೊಡಲಿ, ಭರ್ಜಿ, ಗುರಾಣಿ ಎಲ್ಲನನ್ನೂ 
ಧರಿಸಿದ್ದೆ (ಆರ್ಯಕ. ೫೨). ಗಂಡುಗೊಡಲಿ: ಕಟಯಲ್ಲಿ ಕತ್ತಿ, 
ಗಂಡಕೊಡಲಿ ನೇತಿವೆ (ಆಳೌಕ. ೧೨೫) ; ದಿಕ್ಕು ತಪ್ಪಿದ ಜನತೆ ಗಂಡು 
ಗೊಡಲಿಯನ್ನೆತ್ತಿ ರಕ್ತಪಾತಮಾಡುವುದು ಅಪೇಕ್ಷಣೀಯ (ದಿವಾಬ. 
೪, ಅರಿಕೆ); ಇದನ್ನು ಕೊನೆಗಾಣಿಸಲು . . . ಗಂಡುಗೊಡಲಿಗಳನ್ನು 
ಬೀಸಬೇಕೋ ತಿಳಿಯದಾಗಿದೆ (ಹೇಮಕೂ. ೩ ಮುನ್ನುಡಿ). 

[ಗಂಡ್ಯ ೬ ಕೊಡಲಿ] 

ಗಂಡಚಿಹ್ನ (ನಾ). ಪರಾಕ್ರಮದ ಗುರುತು, ಚಿಹ್ನೆ: ಶ್ರೀಮನ್ಮಹೀ 
ಶೂರ ಮಹಾರಾಜ ಮಹಾಸ್ವಾಮಿಯವರ ಉದ್ದಂಡ ಧ್ವಜದ ಗಂಡ 
ಚಿಹ್ನವದು (ಮಂತ್ರಶ. ೧೧೯-೨೭). [ಗಂಡ +೬ ಚಿಹ್ನ] 

ಗಂಡಡಿಕೆ (ನಾ). ಒರಟಾದ ಅಡಿಕೆ; ಗೋಟಿಡಕೆ: ಚೀಲದಿಂದ 
ಕೈಯಂದಾಜಿನ ಮೇಲೆ ಗಂಡಡಿಕೆಯೊಂದನ್ನು ಆಯ್ದು ತೆಗೆದು 
(ಮಲೆಮ. ೪೦). [ಗಂಡು, + ಅಡಿಕೆ (ಆ ಅಡಕ್ಕೆ)) 

ಗಂಡತನ (ನಾ). ಪೌರುಷ ; ಪರಾಕ್ರಮ: ಕಂಡ ಸೌಂದರೆನೃಪನಾ 
ಕಲಿಕಾಮನು ಗಂಡತನದ ಪಟುಕರವನು ಕೊಂಡಾಡುತೆ (ತ್ರಿಭುತಿ. 
೧೮-೩೯). "ಗಂಡುತನ?' ಪರಾ. [ಗಂಡ + -ತನ] 

ಗಂಡದೀಪ (ನಾ). ಆಪತ್ತಿನ ಪರಿಹಾರಕ್ಕಾಗಿ ದೇವಸ್ಥಾನದಲ್ಲಿ 
ಮಾಡುವ ಒಂದು ಸೇವೆ: “ಹರಕೆಯಂತೆ ದೇವಸ್ಥಾನವನ್ನು 
ಪ್ರದಕ್ಷಿಣೆ ಮಾಡುವುದಕ್ಕಾಗಿ ತಲೆಯ ಮೇಲಿಟ್ಟು ಕೊಳ್ಳುವ 
ಹೊತ್ತಿಸಿದ ದೀಪ” (ಅನಂನಾ). [ಗೆಂಡ್ಕ + ದೀಪ] 

ಗಂಡದುಪ್ಪುಳು (ನಾ). ಗಂಡಸ್ಥಳದ ಕೂದಲು; ಕಪೋಲಕೇಶ 
ಈ ನೇಗಯ್ಯ ಗಂಡದುಪ್ಪುಳೂ ಕರ್ಗೆಂಓಿನ ಬೀರವಣ್ಣ (ಮಂತ್ರಶ. 
೯೨-೧೪). [ಗಂಡ್ಮ + ತುಪ್ಪುಳು (ಆ ತುಪ್ಪೇಟ್‌)] 

ಗೆಂಡಫೆಂಡರ "ಗಂಡಪೆಂಡಾರ' ನೋ. 

ಗಂಡಪೆಂಡಾರ, ಗಂಡಪೆಂಡರ, ಗಂಡಪೆಂಡೇರ (ನಾ). ೧. ಶ್ರೇಷ್ಠ 
ವೀರರಿಗೆ ಶೌರ್ಯಸೂಚಕವಾಗಿ ಕೊಡುವ ಬಿರುದು ; ಅಂತಹ 
ಬಿರುದನ್ನು ಸೂಚಿಸುವ ಎಡಗಾಲಿನ ಆಭರಣ : ಮಾಸೆಗಳಿಂ ಹುರಿ 
ಗೊಂಡ 'ಗೆಂಡಪೆಂಡಾರಮನಾಳ್ಹೆ ಸಿಂದಕುಳಮಂಡನನೊಳ್ಬಡಿಯಪ್ಪ 
ಗಂಡರಾರ್‌ (ಎಇ. ೫X, ೧೨-೨೪; 1167). ೨. ಶ್ರೇಷ್ಠನಾದವನು ; 
ಹಿರಿಮೆಯು ಳ್ಳ ವ ನು: ಧೀರೋದಾತ್ತ ವಿರೋಧಿರಾಯ 
ಬಳನದ್ದಂಡೇಶರೊಳ್ಳಂಡಪೆಂಡಾರ ಕಾವಣದಂಡನಾಥನೆ ವಲಂ ವಿದ್ವಿಪ್ಟ 
ನಿದ್ರಾವಣಂ (ಎಕ. ೫1, ದಾವಣ. ೪೪-೩೪; 1180); ಭೂಚಕ್ರ 
ದೊಳ್ಳಣ್ಣಪೆಣ್ಣಾರಂ ಯಾದವ ಮಂತ್ರಿ ಸೋಮನಳಿಯ ಶ್ರೀಕೇತ 
ದೆಣ್ಣಾಧಿಪಂ (ಎಕ. 111, ಮಂಡ್ಯ. ೩೦-೨೩; 1261). ಗಂಡಪೆಂಡರ : 
೧. ಬಿರುದಿನ ಅಂಕಮಾಲೆ ತೊಡರಿಕ್ಕಿದ ಕಾಲೊಳು ಗಂಡಪೆಂಡರಂ 
(ಸೌಇಇ. XI-, ೨೭೬-೩೨ ; 1183). ಗಂಡಪೆಂಡೇರ :೧. ಎಡಗಾಲಿಗೆ 
"ಗಂಡಪೆಂಡೇರ?ವನ್ನು ಕಟ್ಟಿಕೊಳ್ಳುತ್ತಿದ್ದನು. (ಕ ಶಾ ಅ. ೩೦೯); 
ನವರತ್ನಖಚಿತವಾದ ಗಂಡಪೆಂಡೇರವೆಂಬ ಚಿನ್ನದ ತೋಡವನ್ನು 
ಕುವರನ ಬಲಗಾಲಿಗೆ ಬಹುಮಾನಿಸಿದರು (ಶಾಂತಲಾ. ೨೦೭). 

(ಗಂಡ, + ಪೆಂಡಾರ. / ತೆಲು. ಗಂಡಪೆಂಡರ, ಗಂಡಸೆಂಡಾರ, 

ಗಂಡಖಪೆಂಡೇರ] 

ಗಂಡಸೆಂಡೇರ "ಗಂಡಸೆಂಡಾರ' ನೋ. 


ಗಂಡಬೀರಿ 


ಗಂಡಬೀರಿ "ಗಂಡುಬೀರಿ? ನೋ. 
ಗಂಡಭಾಗ (ನಾ). ಜ ಗಂಡಸ್ಥಳ : ಮುಂದುಗಡೆಯೊಳ್‌ ಮದ್ದಾನೆಗಳ 
ಗಂಡಭಾಗಂಗಳಿಂ (ಸೌಗಂಧಿ. ೨೨೩-೯). [ಗಂಡ್ಕ * ಭಾಗ) 
ಗಂಡಭೇರುಂಡ (ನಾ). ೧. ಎರಡು ತಲೆಗಳಿರುವ ಒಂದು ಕಾಲ್ಪನಿಕ 
ಪಕ್ಷಿ: “ಕೇಸರಿ ದ್ವಿಷಾರಿಯೆನೆ ಗಂಡಭೇರುಂಡನಕ್ಕು* (ಮಂಗರಾ. 
೪೮-೮) , ಗಂಡಭೇರುಂಡ ಪಕ್ಷಿಯಂತೆ (ಅವರೇ. ೩೮); ಗಂಡಭೇರುಂಡನ 
ಪಕ್ಷಿಯಂತೆ ' ಒಡಲೊಂದೇ ಉಭಯಶಿರ ಬೇರಾದ ತೆಣ (ಸರ್ನವ. 
೭೬-೪೨೫); / ಗಂಡಭೇರುಂಡ ಪಕ್ಷಿಯ . . . ಎರಡು ಮುಖಗಳಂತೆ 
(ಭಾರದ. ೭೦). ೨. ಗೆಂಡಭೇರುಂಡನಂತಿರುವವನು; ಒಂದು 
ಬಿರುದು: ಗಣ್ಣರಗಣ್ಣಂ ಗಣ್ಣಭೇರುಣ್ಣಂ ಮೂಜುರಾಯಾಸ್ಥಾನಂ 
(we. IV, ೧೭೯-೮ ; 1048). [ಗಂಡ್ಮ + ಭೇರುಂಡ) 
ಗಂಡಭೇರುಂಡಾಸನ (ನಾ). [ಯೋಗ] ಒಂದು ಬಗೆಯ ಆಸನ: 
ಮುಖ್ಯವಾದ ಕೆಲವು ಆಸನಗಳು . ,. . ೭೦ ಗಂಡಭೇರುಂಡಾಸನ ೭೧ 
ತ್ರಿವಿಕ್ರಮಾಸನ (ಭಾರದ. ೧೬೭). 
[ಗಂಡಭೇರುಂಡ +೬ ಆಸನ] 
ಗೆಂಡವುಂಡಲ, ಗಂಡಮಂಡಳ (ನಾ). ಕೆನ್ನೆಯ ಪ್ರದೇಶ; ಕಪೋಲ: 
ಮಣಿಕುಂಡಲಾಹತ ಗಂಡಮಂಡಲಮುಂ (ಕಾದಂಪೂ. ೪೨೮) ; ಪಟು 
ಪಟಹ ಶಂಖರುತಿ ದಿಕ್ಷಟಿಮಂ ತಳ್ಳೊಯ್ಕೆ ಗಂಡಮಂಡಲ ಪಟಿದೊಳ್ಳ 
ನಟಯಿಸೆ ಮಣಿಕುಂಡಲ ರುಚಿಪಟಿಲಂ (ಪಂರಾಮಾ, ೨-೧೦) ; ಸಿಂಧೂರ 
ವಿಲಿಪ್ತ ಮದಸಿಂಧುರ ಗಂಡಮಂಡಲದೊಂದು ಪಾಂಗಿನಿಂ. (ರಾಮಾಶ್ವ. 
೭೨-೨೧). ಗಂಡಮಂಡಳೆ : ಪೊಳೆವಲರ್ಗಂಗಳಿಂ ಮಿಳಿರ್ವ ಬೆಳ್ತು 
ರಸಾತ್ಮಕಮಾಗಿ ಗಂಡಮಂಡಳತಳದಿಂದಮಂದಿಬಿಯುತಿರ್ದುದೆನಲ್‌ 
`(ಕಾದಂಪೂ. ೬೯೯) ; ಮರಕತ ಮಣಿಕುಂಡಳ ರಶ್ಮಿ ರೇಖೆಯಿಂ ಗಂಡ 
ಮಂಡಳಂ ಶೈವಾಳಂಬೊರೆದ ಕನಕಾಬ್ಜದಳದಂತಿರೆ (ಮಲ್ಲಿಪು. ೮-೧೨೩); 
ಕನಕಕುಂಡಲಗಳು ಗಂಡಮಂಡಳದೊಳು ಹೊಳೆವಂಥ ಕಿವಿಗಳಿಗಿವಳು 
ತಾಳೆಯ ಗರಿಗಳನಿಟ್ಟುಕೊಂಡಿರುವಳು (ಗಾಥಾಸ. ೪-೯೮). 
[ಗಂಡ್ಯ + ಮಂಡಲ) 
ಗಂಡಮಂಡಳೆ "ಗಂಡಮಂಡಲ' ನೋ. 
ಗಂಡಮಚ್ಚರ (ನಾ). ಪರಾಕ್ರಮಿಯ ಅಸೂಯೆ; ಶೂರನ 
ಮಾತ್ಸರ್ಯ : ಕಣುಪೆಲ್ಲ ಪಗೆಯ ಬೇರ್ವರಿದುಜುಮಿಕೆಯ ಪೊದಲ್ಲ 
ಗಂಡಮಚ್ಚರೆದೊದವಿಂ (ಪಂಪಭಾ. ೧೨-೧೪೭); ಕೌರವಸೇನೆಯಂ 
ತುಳಿದು ಗೆಲ್ಲಾ ಗಣ್ಣರುಂ ಗಂಡವಂಚ್ಚರದಿಂ ಶಕ್ತಿಯ ಬೀರರಂ ಪೊಣಜ್ಜು 
ಗೆಲ್ಹಾಗಣ್ಣರುಂ (ಸೌಇಇ. 2-1, ೫೨-೧೨ ; 1007); ಗಂಡಮಚ್ಚರದಿಂ 
ದುರ್ಮುಖಂ ಪರಾಭವಿಸಿ (ಜಗವಿ. ೯-೬೮ ವ). 
[ಗೆಂಡ + ಮಚ್ಚರ] 
ಗಂಡಮಾತು "ಗಂಡವಾತು? ನೋ. 
ಗಂಡಮಾಲೆ, ಗಂಡಾಮಾಲೆ (ನಾ). ೧. ಕತ್ತಿನ ಗ್ರಂಥಿಗಳಿಗೆ 
ಉಂಟಾಗುವ ಒಂದು ಬಗೆಯ ರೋಗ : ಕರಿಯೆಳ್ಳು ಮಾಂಸಿ ಲಕ್ತಕ 
ಮರಪಿಡ್ಚುಗೆಯರ್ಕದುಗೃಮೆಂಬಿವನಿಂಬಾಗರೆದು ತೊಡೆದಂದು ಕರ 
ಮಚ್ಚರಿಯೆನಿಸುವ ಗಂಡಮಾಲೆಗಳ್‌ ಪಜುಪಡುಗುಂ (ಲೋಕೋಪ. 
೯-೯೭) ; ಶುಂಠಿ, ನುಗ್ಗೆಬೇರು, ಕಟ್ಟಿ ಗಂಡಮಾಲೆ ಮಾಣ್ಗುಂ 
(ವಿವೈವಿ. ೬೫). ೨. "ಹುಟ್ಟುವಾಗ ಮಗುವಿನ ಕೊರಳಿಗೆ ಹೊಕ್ಕಳು 
ನಾಳ ಸುತ್ತಿಕೊಂಡಿರುವಿಕೆ ” (ಅನಂನಾ). ಗೆಂಡಾಮಾಲೆ : 
೧, *ಭಲ್ಲಾತಕೀಫೃತ * * « ಸೇವಿಸಲು ಮೂಲವ್ಯಾಧಿ, ಮಂದ್ಹಾಗಿ 
» » * ಗೆಂಡೆ, ಗಂಡಾಮಾಲೆ, ಶ್ಲೇಷ್ಮ ಸಹ ಮಾಣ್ಣುಂ (ಸಕವೈ. ೨೯೫). 
[ಗಂಡ * ಮಾಲಿ] 


೨೩೬೩ 


0 


ಬ 


3 


95 


45 


ಗಂಡಶಿಳಾತಳ 


ಗಂಡಮೃಗ, ಗಂಡಾಮೃಗ (ನಾ). - ಗಂಡಕ : *ಕಲ8- ಗಂಡಮೃಗಂ 
. ೬ ೬ ಶೆಲ್ಲಃ'ವ ಗಂಡೆಮೃಗಂ? (ಕಾಶ ಕೃ. ೫೦). ಗಂಡಾಮೃಗ : 
* ಗಂಡಕ॥ - ಗಂಡಾಮೃಗ” (ಓಷಧಿ. ೪೫). [ಸಂ.) 
ಗೆಂಡಮೆಣಸು (ನಾ). ಮೆಣಸಿನಲ್ಲಿ ಒಂದು ಬಗೆ; ಜಮೈಕಾ 
ಮೆಣಸು: (9). [ಗಂಡ್ಕ * ಮೆಣಸು (ಆ ಮೆಟಸು)] 
ಗಂಡಯೋಗ (ನಾ)., [ಜ್ಯೋತಿ] ಇಪ್ಪತ್ತೇಳು ಯೋಗಗಳಲ್ಲಿ 
ಹತ್ತನೆಯದು : ಗಂಡಯೋಗಕ್ಕೆ ಫಲ ೩೧ ಗಳಿಗೆ ಮೇಲೆ ತ್ಯಾಜ್ಯ 
(ಭಾಸ್ಕರ, ೬೦-೧). [ಗಂಡ್ಕ * ಯೋಗ] 
ಗಂಡಯ್ಯ (ನಾ). ಒಬ್ಬಾತನ ಹೆಸರು: ಕೊಳಮ್ಮಗಾವುಣ್ಣನುಂ 
ಗಾವುಣ್ಣ ಗಂಡಯ್ಯನುಂ (ಎಕ. ೩1, ಹೊಳಲ್ಕೆ. ೩೦-೧೧; 964). 
[ಗಂಡ] * ಅಯ್ಕ್ಯ) 
ಗೆಂಡರಾವಿ "ಗಂಡುರಾಮೆ? ನೋ. 
ಗಂಡರಿಸಿನ (ನಾ). ಅರಿಸಿನದಲ್ಲಿ ಒಂದು ಬಗೆ; ಅರಿಸಿನದ ಗೆಡ್ಡೆ : 
*ಜರಫ್ನೀ - ಗಂಡರಿಸಿನ, ಶ್ರೀಗಂಧ” (ಓಷಧಿ. ೬೦); ಚಿಕ್ಕಮರುಳು, 
ಮೈಕೆಬೇರು ಗಂಡರಿಸಿನದಲ್ಲಿ ನಿಂಬೆಕಾಯಷ್ಟು ಕುಡಿಯೆ ಬಾಣಂತಿ 
ರೋಗ... ಮಾಣ್ಣುಂ (ವಿವೈವಿ. ೮೧). [ಗಂಡು + ಅರಿಸಿನ) 
ಗಂಡಲಚ್ಚಣ (ನಾ). ಶೌರ್ಯದ ಲಕ್ಷಣ; ಪೌರುಷದ ಗುರುತು: 
ಜವನುಂ" ತಂನಯ ಗೆಂಡಲಚ್ಚಣಮೆನಿಪ್ಪಾ ಮಾಸೆಯಂ ತಿರ್ದ್ವೆಲಂಜು 
ವಿನಂ (ಮೈಆರಿ. ೧೯೩೭, ೨೮-೮; 2149). [ಗಂಡ್ಕ * ಲಚ್ಚಣ] 
ಗಂಡಲರ್ವಕ್ಕಿ (ನಾ). ಗಂಡುತುಂಬಿ, --ಭ್ರ)ಮರ: ಗಂಡಲರ್ನಕ್ಕಿ 
ತಿಜುವಾಂತ ಕುಸುಮ ಕೋದಂಡ (ಮೋಹತ. ೭-೩೨). 
[ಗಂಡ್ಕು + ಅಲರ್ವಳ್ಸಿ] 
ಗೆಂಡವಗ್ರಾಮ (ನಾ). ಒಂದು ಊರಿನ ಹೆಸರು: ಪುಲಿಗೆಜಕಿ ಗಣ್ಣವ 
ಗ್ರಾಮ(ಮಾ) (ಇಆ. ೫111, ೨೪೩-೧೪ ; 634). [ಗಂಡವೈ * ಗ್ರಾಮ] 
ಗೆಂಡವರಿಜು "ಗೆಂಡುವರಿಜು? ನೋ. 
ಗಂಡವಸದನ (ನಾ). ಗಂಡಸಿನ ಅಲಂಕಾರ ಸಾಮಗ್ರಿ ; ಪುರುಷನ 
ಅಲಂಕಾರ : ಗಂಡವಸದನ ಗಂಡಗರ್ವ ಗಂಡಗುಣವೆಂದು ಸಲೆ ಸಂತತಂ 
ತಾನೊಪ್ಪಿ ತೋರ್ಕುಂ (ಕಬ್ಬಿಕ್ಕೆ. ೯೫); ಗಂಡವರಿಜು, ಗಂಡವಸದನ 
(ಶಮದ. ೨೯೮ ಪ್ರಯೋ). [ಗಂಡ್ಕ 4 ಪಸದನ] 
ಗೆಂಡವಳ್ತಿ (ನಾ). (?): ವಿವಿಧ ಗಂಧಂಗಳನಾನವಯವಜೊಳ್‌ 
ಮಾಡುವ ಘಟ್ಟವಳ್ತಿಯೆಂ ಜೇವಿಗಂಡವಲ್ಲಿ [ಪಾಠಾಂ. ದಂಡವಳ್ತಿ]ಯೆ 
ನಲ್ಲಿಂ (ಪಂಸಭಾ,' ಆ-೫೬) ; «ಗಂಡನನ್ನುಳ್ಳವಳು ೫ (ಪಂಪದೀ. ೨೮೫). 
[< ಗಂಡ್ಯ) 
ಗೆಂಡವಾತು, ಗಂಡಮಾತು (ನಾ). ಶೌರ್ಯದ ಮಾತು; 
ಪೌರುಷದ ನುಡಿ: ಬರ್ಕೆ ನಿನ್ನ ಸಿರಿಯಣ್ಣನೆ, ಪಣ್ಮನೆ ನೋಟ್ಬ 
ಮಾತನೊಡ್ಡಟಕಿಯದ ಗಂಡವಾತಂ , (ಪಂಪ ಭಾ. ೩-೧೬); ಗಣ್ಣಿ 
ಸೊಳಾರುವರ್‌ ದೊರೆಯೆ ಭುವನವಳಿಯದೊಳ್‌ ಗೆಣ್ಣವಾತಿನ ಪೆಂಪಂ 
ಕಣ್ಣು ಕೇಳ್ವೆಲ್ಲರುಮ್ಮಣ್ಣಲದೊಳಗೆ ಫೊಗಲ್ಲಪ್ಪರ್‌ (ಸೌಇಇ. 12-1, 
೩೧-೮; 966); ಬೀರಮನಾಡಿ ಗರ್ಜಿಸುವ ನಿನ್ನೀ : ಗಂಡವಾತಿಂಗೆ 
ಕಾತರನುಂ ಬೆರ್ಚುಗು ಬೆರ್ಚನಪ್ರತಿಮ ಶೌರ್ಯಾಟೋಪಂ (ಪುಷ್ಪ. 
೭-೬೬). ಗಂಡಮಾತು : ಅಣ್ಮೆ ಸತ್ತರ ಗಂಡಮಾತನುಪಮಾತೀತಂ 
ಮಾಡಿ ಫೊಗಲ್ಲು (ಶಾಂಕಿಘು. ೫-೬೪ ವ). [ಗಂಡ * ಮ್ಹಾತ್ಕು] 
ಗಂಡಶಿಳಾತಳ (ನಾ). ದೊಡ್ಡ ಬಂಡೆಗಲ್ಲು: ಗಂಡಶಿಳಾತಳಡೊಳ್‌ 
ಘುನಮಂಡಳವೆಜಗಿರ್ದ ಗೋತ್ರನಗದಂದದಿನಾಖಂಡಳನಿರ್ದಂ ನಿಜಭುಜ 
ದಂಡಂಗಳೊಳೆಸೆಯೆ ಪೂರ್ಣಕುಂಭಶತಂಗಳ್‌ (ಮಲ್ಲಿಪು. ೧೨-೧೪೩). 
[ಸಂ. ಗಂಡಶಿಲಾತಲ] 
149 


ಗಂಡಕ್ಕೆಲ 


ಗಂಡಶೈಲ (ನಾ). (ಬೆಟ್ಟದಮೇಲಿನಿಂದ) ಜಾರಿ ಕೆಳಕ್ಕೆ ಬಿದ್ದಿರುವ 
ದೊಡ್ಡ ಬಂಡೆ; ಉರುಳಿಬಿದ್ದ ಬಂಡೆ; ಹೆಬ್ಬಂಡೆ: “ಗಿರಿಯ 
ಶಿಖರದಿಂದುರುಳ್ವ ಸರಿಗುಂಡುಗಳ್‌ ಗಂಡಶೈಲಂಗಳೆಂದೆನಿಕ್ಳು? 
(ಮಂಗರಾ. 3೯-೧) ; ವಾನರನಿದ್ಯೆಯಂ ತಳೆದು . . . ಕುದುರೆಯಂ 
ರಥಮಂ ಪೃಥು ಗಂಡಶೈಲ ಸಂತಾನದಿಸಿಟ್ಟು (ಪಂರಾಮಾ, ೧೦-೨೧೮) ; 
ಪರಿಕಲಿತ ಗಂಡಶೈಲೋತ್ಯ ರ ಮಧ್ಮದೊಳಮರ್ಜು ರಂಜಿಪಂಜನಗಿರಿಯಂ 
ಕರಿಪೋಲ್ತಿರಲೆಸೆದುದು ಬಳಸಿರೆ ಫೋತಕಲಾಶಂ (ಪುಷ್ಪಪು. ೫-೮೩); 
ಪರ್ವತ ಶಿಖರದಿಂದ ಉರುಳುವ ಗಂಡಶೈಲದಂತೆ ಬಿದ್ದು (ಗುರುಣೆ. ೩). 

[ಸಂ.] 

ಗಂಡಸು, ಗಂಡುಸು (ನಾ). ೧. ಪುರುಷ; ಮೊಲೆ ಮುಡಿ ಬಂದರೆ ಆ 
ಪಿಂಡವನು ಹೆಣ್ಣೆಂಬರು ಗಡ್ಡ ಮಾಸೆಗಳು ಬಂದರೆ ಆ ಪಿಂಡವನು 
ಗಂಡಸೆಂಬರು ಈ ಇಬ್ಬರ ನಡುವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು 
ಅಲ್ಲ ನೋಡಾ (ಗಣಭಾ. ೧೦೭ ಅಂಬಿವ); ಊರಿನ ಗಂಡಸರೆಲ್ಲಾ 
ಆಗಲೇ ಆ ತೊಟ್ಟಿಯಲ್ಲಿ ಸೇರಿದ್ದರು (ಕಳಹು. ೯); ಹೆಣ್ಣಿಗೆ ಆದನು 
ಗಂಡಸು ಗಂಡನು ಗಂಡಿಗೆ ಸಾಲವೆ ಗಂಡ (ಇಂಚಾಪ. ೧೭೧-೪೧). 
ಗೆಂಡುಸು: ೧. ಗಂಡುಸೆನಿಸಿದ ತನ್ನ ಪ್ರತಿಷ್ಠೆಗೆ ಅದು ಕುಂದೆಂದು 
ಕಂಡಿತು (ಕುಡಿಕೂ. ೪೪). ೨. ಪೌರುಷವುಳ್ಳವನು; ಶೂರ; ವೀರ: 
ಮನೆಯ ಪೆಣ್ಣಿಂಗಂಜುವಂ ಗಂಡುಸೇ (ಸೋಮೇಶ. ೭೮) ; ಗಂಡುಸಾದರೆ 
ನಿನ್ನ ಬಲಿ ಕೊಡುವೆಯೇನು (ಗರಿ. ೩೬-೧೦). "ಹೆಂಗುಸು? ಪರಾ. 

[< ಗಂಡುಗೂಸು) 

ಗಂಡಸುತನ(ನಾ). ಪೌರುಷ; ಶೌರ್ಯ: “ಪೌರುಷಂ... ಗಂಡಸು 
ತನ (ಸಿದ್ಧಾಂತಿ. ೩೬೭) ; ಅಹಲ್ಕೆ . .. ಅಂತಹ ಗಡಸುತನವನ್ನು 
ತೋರಲಿಲ್ಲ (ರಂಗವ. ೨೫೭); ರಾಜಕುಮಾರನ ತೇಜಸ್ಸನ್ನೂ ಗಂಡಸುತನ 
ವನ್ನೂ ನೋಡಿ (ಮಣಿಸ. ೪೪). [ಗಂಡಸು + -ತನ] 

ಗೆಂಡಸುತನವೆಯ (ಕ್ರಿ). ಶೌರ್ಯವನ್ನು ಪಡೆ; ಪರಾಕ್ರಮವನ್ನು 
ಹೊಂದು: ಗಂಡಸುತನವೆತ್ತು ' ನುಡಿದ ಪಂತದ ಹೆಮ್ಮೆಗಂಡು 
ವೃಂದಾರಕರುಗಳ ಹಿಂಡು ಬದುಕಿತೆಂದು ಜೀವನು ಕಳುಹಿಸಿಕೊಂಡಡರಿದ 
ಸುರಪುರಿಗೆ (ಮೋಹತ. ೫-೬೨). [ಗಂಡಸುತನ * ಪೆಜ್ಕು] 

ಗಂಡಸುಮಗ (ನಾ). ಗಂಡುಮಗ; ಸುತ; ಪುತ್ರ: ಅವರಿಗೆ 
ಗಂಡಸುಮಕ್ಕಳಿಲ್ಲದ್ದೇ ಅವರ ಧೈರ್ಯಕ್ಕೆ ಮೂಲ ಕಾರಣ (ಹೇಮಂತ. 
೧೪%), [ಗಂಡಸು + ಮಗ] 

ಗಂಡಸೂಚಿ (ನಾ). [ನಾಟ್ಯ) ನೃತ್ಯದಲ್ಲಿ ಒಂದು ಭಂಗಿ; ನೂರೆಂಟು 
ಕರಣಗಳಲ್ಲಿ ಒಂದು: ಪದಮುಂ ಚ್ಯಾ[ಖ್ಯ]ಮದಂ ಪುದು 
ಗೊಂಡುಂ ನಡು(ವ]ಬಾಗಿಸುತ್ತಂ ಮತ್ತಂ ಮುದದೆಡಗಯ್ಕ್ಮೂಲಪದ್ಮ 
ಮನೊದವುತೆ ಗಂಡಜೊಳೆ ನಿಲಿಸಿ ಬಲಗೈ ಬೇಗಂ ,. . * ಗಂಡಸೂಚಿ 
ಕರಣಮೆನಿಕ್ಕುಂ (ಲಾಸ್ಮರಂ, ೪-೧೨೮), [ಸಂ. ಗಂಡಸೂಚೀ) 

ಗಂಡಸ್ಥೆ (ನಾ). (?) : ಕ್ವೀತಾಶ್ವಂಗಳೊಳ್‌ ಪೂಡಿದ ದಿವ್ಯ ರಥಮುಮಂ 
ದಧೀಚಿಗಂಡಸ್ಥಮಪ್ಪ ಗಾಂಡೀನಮೆಂಬ ಬಿಲ್ಲುಮಂ (ಪಂಪಭಾ. 

1 “ದವಡೆ? (ಪಂಪನಿ) ; "ಕಪೋಲ ಪ್ರದೇಶ? (ಪಂಪದೀ. 
೨೦೬). (7) 

ಗೆಂಡಸ್ಮಲ, ಗಂಡಸ್ಕಳ (ನಾ). ಕಫೋಲ ಪ್ರದೇಶ ; ಕೆನ್ನೆ; ಕಸು ಸೆರೆ 
ಪರಿದಿರೆ ಕಣ್ನೊಳ್‌ ನೊಸಲೊಳ್‌ ಪುರ್ವಡರ್ದು ಪೊಡರೆ ಗಂಡಸ್ಥ ಲಡೊಳ್‌ 
ಪಸರಿಸೆ ಚೆಮರ್ವನಿಗಳ್‌ ಮುನಿದು (ಪಂರಾಮಾ. ೧೧-೧೩೫) ; 'ಗಂಡಸ್ಮ ಲ 
ದಿಂದ ಹನಿಹನಿಯಾಗಿ ಉದುರುತ್ತಿರುವ ಬೆವರು (ಬಾಬಲ. ೧೮) ; ಜೆಜೆ 
ಬಂದು ಉನ್ಮತ್ತವಾದ ಹೆಣ್ಣಾನೆಯ ಗಂಡಸ್ಥಲದ ಬಳಿಯಿರುವ ರಂಧ್ರದ 


ಮೂಲಕ ಕೊಬ್ಬಿ ನಂತಹ ದ್ರವ' ಸ್ರನಿಸುತ್ತದೆ (ಪ್ರವಾಇ. 1, ೪೨). 


೫-೭೭ವ) 


— 


0 


20 


ಶಿ 


5 


40 


೨೩೬೪ 


ಗಂಡ್‌ಗು 


ಗಂಡಸ್ಥಳ : *ಗಂಡವೆಂನಲು ಗಂಡಸ್ಥಳಂ? (ಮಂಗರಾ. ೪೬-೧)-; 
ಮೃಗದ ಕರ್ದಮ ಸಂಪಾದಿತ ಲೇಖಾಮಂಡಿತ ಗಂಡಸ್ಸಳನುಂ ( ಆದಿಪು. 
೪-೨೦೩) ; ಗಂಡಸ್ಕ್ಯಳದೊಳ್‌ ಶ್ರೀಕುಂಡಲಂ ಮೆಲ್ಲನೆ ತೊನೆಯೆ (ಜಗವ. 
ಸ್ತನಗಳು ಬಾಹು ನಯನ ಮುಖಮ x ೫ ೫ ದೆನ ಹೃದಯ 
ಗಂಡಸ್ಥಳ ನಿಟಿಲಾ (ಜನವ. ೫-೨೪). [ಗಂಡ + ಸ್ಥಲ] 
ಗಂಡಸ್ಥಳ "ಗಂಡಸ್ಕಲ' ಕೋ. 
ಗಂಡಸ್ಟಳಿ (ನಾ). - ಗೆಂಡಸ್ಕಲ: ಉರದೊಳ್‌ ಹಾರಾಂಶು ಗಂಡಸ್ಥಳಿ 
ಯೊಳಮಳ ಕರ್ಣಾನತಂಸಾಂಶು ಮತ್ತಂ ಶಿರದೊಳ್‌ ರತ್ನಾವಳೀಶೇಖರ 
ಶಿಖರಸಮುಕ್ತಾಂಶುಗಳ್‌ (ಚಂದ್ರಪು. ೬-೭೦). 
(ಸಂ. ಗಂಡಸ್ಥಲೀ) 
ಗಂಡಸ್ಥಾ ನ (ನಾ). ಗುಂಡುಕಲ್ಲುಗಳಿಂದ ತುಂಬಿರುವ ಸ್ಥಳ, 
ಪ್ರ ಕೇಶ: ಶಿರೋಚ್ಚಯ ಸಾನುವಿನ ಗಹ್ವರದ ಗಂಡಸ್ಥಾನ 
ದೀರ್ಥಮ್ರೊ 4240ದ ಮೃಗಕುಲವ (ಕುವ್ಯಾಅ. ೧೩-೨೪). 
[ಗೆಂಡ + ಸ್ಥಾನ] 
ಗಂಡಳಿ (ಕ್ರಿ). ಪೌರುಷ ನಾಶವಾಗು; 
ರಣದೊಳಿದಿರ್ಚ್ಚಿ ಗಣ್ಣಳಿದು. . . ಸರಿದ ಚೊೋಳನೆ ಪೇಳನೆ ಬೀರ 
ದೇಳ್ಗೆಯೆ 1ಕಇಆ, ೨-೨-೩೧; 1058). 
ಗಂಡ್ಕು * ಅಳ್ಳಿ (೮ ಅಲಕ್ಕಿ)) 
ಗೆಂಡಳಿಕೆ (ನಾ). ಪೌರುಷ ; ಪರಾಕ್ರಮ '(?): ಅದಿಯರ ಬಳಿಯ 
ಗಂಡಳಿಕೆಯ ಉಟಿಕೊಂಡ ರಾಮನಾಯ್ಯನು (ಮೈಆರಿ. ೧೯೪೩, ೩೫-೧; 
1488). [0 ಇದು "ಗಂಡಾಳಿಕೆ 1ಗಂಡಾಳು + ಇಕೆ) 'ಯ 
ಅಪಲಿಖಿತವಿರಬಹುದು] [?) 


೧-೮೦) ; 


ಶೌರ್ಯಗುಂದು: 


'ಗೆಂಡಾಂತ (ನಾ). [ಜ್ಯೋತಿ] ಅನಿಷ್ಟಕಾಲ ; ಕುಯೋಗ; ಕೆಲವು 


ರಾ 


ತಿಥಿ, ನಕ್ಷತ್ರ ಮತ್ತು ಲಗ್ರಗಳ ಸಂಧಿಕಾಲ: [೫ ಇವು ಶುಭ 
ಕಾರ್ಯಗಳಿಗೆ ನಿಷಿದ್ಧ] ಸಮನಿಸೆ ಗಂಡಾಂತಂ ಜಾತಮರ್ತ್ಯನಲೀಗುಂ 
(ಜಾತತಿ. ೬-೫೧); ಕರ್ಕಟ ವೃಶ್ಚಿಕ ಮಾನರಾಶಿಗಳ ಕೊನೆಯ ಭಾಗವೇ 
ಗಂಡಾಂತವು (ಜಾಶಕಿ-ಟೀಕ). 
[ಗಂಡ್ಯ + ಆಂತ್ಯ] 

ಗಂಡಾಂತರ (ನಾ). ಹೆಚ್ಚಿನ ಅಪಾಯ; ವಿಪತ್ತು; ತೊಂದರೆ: 
ಗಂಡಾಂಶರೆಗಳನ್ನು ಜಯಿಸಿದವರ ಅನುಭವಸಾರವನ್ನು ನಾನು ಇಲ್ಲಿ 
ಹೇಳಿರುವೆ. (ಶಾಂಪಜೀ. ೪೩); ನಾನಾಸಾಹೇಬರ ಎದುರು ಮಾತ 
ನಾಡುವುದು ಗಂಡಾಂತರವನ್ನು ಮೈ ಮೆಲೆ ಹಾಕಿಕೊಂಡಂತೆಯೆ 
(ಬದುಜಿ. ೧೬೧); ಈ ಗಂಡಾಂತರದಿಂದ ಪಾರಾಗಲಿಕ್ಕೆ ಬರುವಂತಿಲ್ಲ 
ವೇನು (ಸ್ಕೂಲಮಿ. ೨೧೨). -[ಸಂ.] 


ಗಂಡಾಂತರಕಾರಿ (ನಾ). ಗಂಡಾಂತರವನ್ನು ಉಂಟುಮಾಡು 


ವಂತಹುದು; ಅಪಾಯಕಾರಿ: ಹೀಗೆ ಸಹಸ್ರದಷ್ಟು ರೂಪಾಯಿ 
ಗಳನ್ನು ಇರಿಸಿಕೊಂಡು ತಿರುಗುವುದು ಗಂಡಾಂತರಕಾರಿ (ಬದುಜಿ. ೯೨); 
ಇದೊಂದು ಗಂಡಾಂತರಕಾರಿಯಾದ ರೋಗ (ರೂಢಿ). 

[ಸಂ. ಗಂಡಾಂಕರಕಾರಿನ್‌) 


ಗೆಂಡಾಗು (ಕ್ರಿ). ೧. ಥೈರ್ಯವನ್ನು ಪಡೆ; ಪರಾಕ್ರಮವನ್ನು 


ಹೊಂದು: “ಯುದ್ಧಕ್ಕೆ ಸಿದ್ಧನಾಗು; ಧೈರ್ಯವನ್ನು ಹೊಂದು? 
(ಕಲ್ಪದ್ರು) ; ಮಹಾರಾಜನು ಅಮೃತಸರಕ್ಕೆ ತಿರುಗಿ ಬರುವಸ್ಟರಲ್ಲಿ 


ಫ್ರೆಂಚರ ದಂಡಯಾತ್ರೆಯ ಸುದ್ದಿಯು ಸುಳ್ಳೆಂದು ಗೊತ್ತಾದ್ದರಿಂದ 
ಇಂಗ್ಲಿಷರು ಗಂಡಾದರು (ಚರಿಸಂ. ೨೦೬). ೨. (ಆಲಂ) ಫಲಪ್ರದ 
ವಾಗು; ಯ ಶಸ್ವಿಯಾಗು: ಹೋದ ಕೆಲಸ ಗಂಡಾಯ್ತೋ 
ಹೆಣ್ಗಾಯ್ರೋ? (ರೂಢಿ). [(ಗಂಡ್ಕು * ಆಗು] 


ಗೆಂಡಾಗುಂಡಿ 


ಗಂಡಾಗುಂಡಿ (ನಾ).೧. ದುರುಳತನ; ದುಂಡಾವರ್ತಿ; ಬಲಾತ್ಯರೆ: | 

ಗಂಡಾಗುಂಡಿಯಿಂದ ಹೂಗಳನ್ನು ತೆಗೆದುಕೊಂಡು ಹೋಗಬೇಕೆನ್ನು 
ಗಂಡಾಗುಂಡಿಮಾಡಿಯಾದರೂ ಗಡಿಗೆ 
ಅನರ ಗಂಡಾಗುಂಡಿ| 


ತ್ತ್ರೀಯೆ (ವಚಭಾ. ೧೫೩) ; 
ತುಪ್ಪ ಕುಡಿಯಬೇಕು (ನನ್ನೂರು. ೩೧೫) ; 
ಜಗತ್ತಿಗೇ ಗೊತ್ತು (ಅನಾಥೆ. ೨೯೨). ೨. “ಕುತ್ತು; 'ಆಪತ್ತು; 
ಕಂಟಕ” (ಜಾನಕೋ. ೪೫)- &. ತಾಟಾಪೋಟ: ಗಂಡಾಗುಂಡಿ 
ಮಾಡಿ ಗಂಡಿಗೆ ಒಂದು ಹೆಣ್ನು ಗಂಟುಹಾಕಿದ (ರೂಢಿ). (?)] 
ಗಂಡಾಡಿ (ನಾ). ಗಂಡುತನವುಳ್ಳವನು; ಶೂರ: “ಸತ್ವಶಾಲಿ; 
ಸಾಹಸಿಗ ” (ಅನಂನಾ); ಬಿದಿರ ಮೆಳೆಯಲಿ ಗಂಡುಬಿದಿರಾಗು, ಬಳಿಯ 
ಗಂಡಾಡಿಯಾಗೆಲೊ ಕಂದ (ಹೆಬ್ಬೆರ. ೪-೫೪). 
[ಗಂಡ್ಕು + ಆಡ್ಮಿ) 
ಗಂಡಾಡು, (ಕ್ರಿ). “ಪೌರುಷದ ಮಾತನಾಡು” (ಪ್ರಜಣ್ಣ); 
ಗಂಡಾಡಿದುರು ಭಾಷೆಗರಿಗಳ ಶಿರಂಗಳಂ ಚೆಂಡಾಡಿ (ಜೈಮಿಭಾ. ೭೬-೬೩). 
[ಗಂಡ್ಕು + ಆಡು] 
ಗಂಡಾಡ್ಕು (ನಾ). ಗಂಡುಮೇಕೆ; ಹೋತ: “ತುಂಭಃ... 
ಆಡುಹೋರಿ, ಗಂಡಾಡು, ಹೋತ (ಸಿದ್ಧಾ ಅತಿ. ೨೫೪). 
[ಗಂಡು + ಆಡ್ಕು) 
ಗಂಡಾಮಾಲೆ "ಗಂಡಮಾಲೆ' ನೋ. 
ಗಂಡಾಮಿಗ (ನಾ). - ಗಂಡಮೃಗೆ: ಗಂಡಾಮಿಗಂ (ರೇವಣ. ೩೭-೧೫). 
[< ಗಂಡಮೃಗ) 
ಗಂಡಾನೃಗೆ "ಗಂಡಮೃಗ' ನೋ. 
ಗಂಡಾಲಿ (ನಾ). ಬಳ್ಳಿಗರಿಕೆ ಹುಲ್ಲು: “ಗಂಡಾಲಿ, ಶಕುಲಾಕ್ಷಕಾಃ 
ಇತಿ ಬಳ್ಳಿ ಗರಿಕೇಹುಲ್ಲು? (ಸಿದ್ಧಾಂತಿ. ೧೩೧). [ಸಂ.1 
ಗಂಡಾಳು (ನಾ). ೧. ಗಂಡಸು; ಪುರುಷ: ಪೂಗೊಲಯೇಕಾಕಿ 
ಗಂಡಾಳಿಹ ಆಲಯಮನಮನಾಯಾಶ್ರೆಸಿರ್ಪ (ನವನೋ, ೯-೨೪). 
೨. ಕೂಲಿಕೆಲಸಮಾಡುವ ಗಂಡಸು ; ಗಂಡು ಆಳು: ಹೆಂಣಾಳು 
ಗಂಡಾಳು ಕುಜುಟಗಳು (ಸೌಇಇ. 72-11, ೪೧೭-೧೦; 1377); ಗಂಡಾಳಿಗೆ 
. * * ಬೈದು (ಹೊಸಕ್ಷಿ; ೧೧೫). “ಹೆಣ್ಣಾಳು” ಪರಾ. 
[ಗೆಂಡು, * ಆಳ್‌] 
ಗಂಡಾಳುತನ "ಗಂಡಾಳ್ತನ' ನೋ. 
ಗೆಂಡಾಳ್ತೆನ, ಗಂಡಾಳುತನ (ನಾ). ಪೌರುಷ; ಪರಾಕ್ರಮ; 
ಶೂರತನ: ಪೊಸೆದು ಮುಕ್ಕಲ್‌ ಸಾಲನೇ ಶಾಣಳ್ಸಿ೯ ನಮ್ಮಂ 
ಗಂಡಾಳ್ತನಮೇವುದಾಶ್ರಯಿಸುವಂ ಶ್ರೀಪಾದಮಂ ಕೃಷ್ಣನಾ (ಜಗವಿ. 
ದೀನಾನಾಥವಜ್ರ ಪಂಜರ ಎಂಬ ಗಂಡಾಳ್ತನದ ಕಡುಹಿನ 
ಬಿರುದಿಗೆ (ಬೆಟ್ಟ. ೬೮-೨೭). ಗೆಂಡಾಳುತನ : ಗಂಡಾಳುತನದಿ 
ಸಿಂಹವ ಸೀಳ್ವ ಶರಭಭೇರುಂಡನೋಲ್‌ ಖಳರಾಯ ಬರಲು (ಮೋಹತ. 
[ಗಂಡಾಳ್‌ + -ಶನ] 
ಗಂಡಿ, (ನಾ). ೧. ಕಂಡಿ; ರಂಧ್ರ; ಬಿರುಕು: *ಗಂಡಿ-ತೂತು? 
(ಕಾಶಕೃ. ೨೬); ಕಂಡಳಸುರನ ಗದೆಯ ಘಾಯದ ಗಂಡಿಯಲಿ 
(ದೇವೀಮ. ೮-೩೨). ೨. ಗುಹೆ; ಗಹ್ವರ: ಗಂಡಿಗಳೊಳುಲಿವ 
ಕೇಸರಿಗಳಿಂ ಕರಿಗಳಿಂ (ಮಲ್ಲಾರಿ, ೧-೧೧). [ಆ ಕಂಡಿ] 
ಗಂಡಿ (ನಾ). ಮರದ ಕಾಂಡ; ವೃಕ್ಷದ ಮೂಲ: “ಹರಿಗಳವರೆಗಿನ 
ಮರದ ಬೊಡ್ಡೆ? (ಕಸ್ತೂಕೋ. ೨೮೧). [ಸೆಂ] 
ಗಂಡಿಕಾನಲಿ (ನಾ). ೧. ಕೋಟಿಯ ಕಂಡಿಯನ್ನು ಕಾಯುವ 
ಕಾವಲುಗಾರ: (ಕ). ೨. ಉಕ್ಕಡದಲ್ಲಿ ಸುಂಕ ತೆಗೆದುಕೊಳ್ಳು 
ವವನು; (ರೀವ್‌). [ಗಂಡಿ * ಕಾವಲ್‌, ---ಇ) 


೮-೯೫); 


೧೨-೮೦). 


೨೩೬೫ 


ಗಂಡು 


ಗಂಡಿಕೆ, (ನಾ). ಐ ಗಂಡುತನ: ಬಲ್ಲಂಿಕೆಯಿನಾಳೆ ಮೆಟ್ಟಿದೊ 
ನೆಂದೊಡರ್ಜುನಂ ಬಂದಾತನನಿಂತೆಂದ (ಬಂಹರಿ. ೧೧-೨೮ ವ) ; 
ಗಂಡಿಕೆಯಿನುಳಿದವರು ಸೊಕ್ಕು ಸೆಣಸನ್ನುಸಿಕನಾಲಿಸಿದೆ (ಹೆಚ್ಬಿರ. ೧೪-೪). 
| [ಗಂಡ್ಮು + -ಇಕೆ] 
5 |ಗಂಡಿಕ್ಕೆ (ನಾ). ಬತ್ತ ಮೊದಲಾದವುಗಳ ಊಬು: * ಊಬು 
| ಗೆಂಡಿಕೆ [ಸಾಳಾಂ. ಕಂಟಕಿ] ಯಕ್ಕು? (ಮಂಗರಾ. ೩೩-೮). 
[ಆ ಕಟಕಿ] 
ಗಂಡಿಕೆಗಾಣ್‌ (ಕ್ರಿ), ಪೌರುಷವನ್ನು ಕಾಣು; ಶೌರ್ಯವನ್ನು 
ನೋಡು: ಬಗ್ಗದ ಗಂಡಿಕೆಗಂಡು ನೆತ್ತಿಯಗ್ರದೆ ಮೊನೆಯುರ್ಚೆ 
ಕೆಯ್ಸುರಿಗೆಯಿಂದಿರದಿಕ್ಕಿದನಾ ವನೇಚರಂ (ಶಬಶಂ. ೩-೫೪). 
`(ಗಂಡಿಕ್ಕೆ * ಕಾಣ್‌) 
ಗಂಡಿಗೆ, ಗಂಡುಗ (ನಾ). ೧. ಗಂಡುತನವುಳ್ಳವನು; ಧೀರ; ಶೂರ; 
ಪರಾಕ್ರಮಿ: ಗಂಡಿಗೆನಾಗಿ ತನ್ನಿಲಯಕೆಯ್ದಿದೆಂ (ದಶಕು. ೧೩-೫೯) ; 
ಅಆ್‌ಯದ ಗೆಂಡಿಗನನೇನೆಂದು ನುಡಿವೆನು (ಬಸಪು. ೧೫-೩೨) ; ಶಿವಶಿವ 
ಪೂತು ಗಂಡಿಗನೆಂದು ಗರ್ಜಿಸಿತಖಿಳೆ ವಂದಿಜನ (ಕುವ್ಯಾಕ. ೧೫-೩೭). 
ಗೆಂಡುಗ: ೧. "ಗಂಡುಗತನ' ಪರಾ. ೨. ಬೇಟೆಯನಾಯಿ : 
ಈ ಸಂಪಿಗೆ ಎಂಬ ಗಂಡುಗನು ಹುಲಿಗಳ ಬಾಲವ ಹಿಡಿದು ಯಳವ 
ಹಾಂಗೆ (ಎಕ. ೫, ಮಾಲೂರು. ೨-೧ ; 14541).. [ಗಂಡು + -ಇಗ] 
ಗಂಡಿಗೆ (ನಾ). ಅಪಾಯಕಾರಿ; ಕೇಡಿಗ: ಕೊಂಡೆಯರಂ ದುರ್ಜನರೆಂ 
ಗಂಡಿಗರಂ ತೆಗೆದು ತೆಗೆದು ಸಿಕ್ಷಿಪರೆ (ಎಕ. 20೫, ದಾವಣ. ೧೩-೫೦ ; 
1271) ; ಮಿಂಡುದಂಡುಗಳರ್ತಿಕಾಜರು ಗಂಡಿಗರು ಗರ್ನಿತರು 
(ತೊರರಾ. ೫-೫-೧೪). [ಗಂಡ್ಯ + -ಇಗ) 
ಗಂಡೀರ (ನಾ). ಮಂಗರಬಳ್ಳಿ : “ ಮೊಗವಾಳ, ಮಂಗರಬಳ್ಳಿ? 
(ಅಮರ- ಟೀಕೆ). [ಸಂ.1 
ಗಂಡು (ನಾ). ೧. ಶೌರ್ಯ; ಪರಾಕ್ರಮ; ಆರ್ಪು: ನನ್ನಿಯೊಳಿನ 
ತನಯಂ ಗಂಡಿನೊಳ್‌ ಭೀಮಸೇನಂ ಬಲದೊಳ್‌' ಮದ್ರೇಶಂ (ಪಂಪಭಾ. 
೧೪-೬೪); ಗಂಡಿಲ್ಲದ ಭಟನ ಯುದ್ಧಮಂ (ಧರ್ಮಾಮೃ. ೭-೪೯); ಹೊಸ 
ಗಂಡುವೀರ ಚೈತನ್ಯಗಳು (ಎಸೀಗೀ. ೫೩-೧೯). ೨. ಬಿರುಸು; ಗಟ್ಟಿ: 
ಅನ್ನ ಇನ್ನೂ ಗಂಡಾಗಿದೆ; ಇನ್ನೂ ಬೇಯಿಸಬೇಕು (ರೂಢಿ). ೩. ಮರೆ 
ಗಳ ಕೆಚ್ಚು, ತಿರುಳು, ಸಾರ: ಅಶೋಕಕಟ್ಟಗೆಯೊಳಗಿನ 
ಗಂಡು ಕಪ್ಪುಬಣ್ಣದ್ದು ಬಿರುಸು (ಕಭಾಗೆ. ೩೬) ; ಇದರ ಬಳಿ ಕಟ್ಟಿಗೆ 
ಯನ್ನು ಕೆತ್ತಿ, ಚಲ್ಲಿ, ನಡುವಿನ ಗಂಡನ್ನು ತುಂಡುತುಂಡಾಗಿ ಕಡಿದು 
(ಮುಂಬಯಿ. ೫-೨೧೧). ೪. ಗಂಡಸು; ಪುರುಷ: ಮೊಲೆ ಮುಡಿ 
ಬಂದರೆ ಹೆಣ್ಣೆಂಬರು, ಗಡ್ಡ ಮಾಸೆ ಬಂದರೆ ಗಂಡೆಂಬರು ನಡುವೆ 
ಸುಳಿವಾತ್ಮನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ (ದೇದಾವ. ೬೫-೧೩೩) ; ಒಲ್ಲದ 
ಹೆಣ್ಣು ಗಂಡುಗಳನೊಂದಾಗಿಸಬಲ್ಲ ಭಾವಜ್ಞರ ತೋಜು (ಮೋಹತ. 
೮-೩೨) ; ಹೆಣ್ಮು ಏನೂ ಗಳಿಸದೆ ಮನೆಯಲ್ಲಿಯೆ ಇರುವುದೆಂದು 
ಅಕ್ಷೇನಿಸುವ ಗಂಡು ಸ್ವಲ್ಪ ಎಣಿಕೆಮಾಡಿ ನೋಡಲಿ (ಯಕ್ಷಪ್ರ. ೧೫೨). 
೫. ಶೂರ ; ಪರಾಕ್ರಮಿ: ಎಲವೊ ನೆರೆ ಗಂಡಹೆ ಕಣಾ ನೀ ಮಲೆತು 
ನಿಂದುದು ಸಾಲದೇ (ಕುವ್ಯಾದ್ರೋ. ೧೬-೩೨). "ಗಂಡುಮೆಟ್ಟು' ಪರಾ. 
೬, ಮದುವೆಯ ವರ: ಎಲ್ಲಿ ಗಂಡು ಬರಲಿಲ್ಲ ಗಂಡು ಎಂದರು 
(ಹುಟ್ಟಹ. ೧೩) ; ಗಂಡಿನ ಮೆರವಣಿಗೆ (ರೂಢಿ). ೭. ಬಲಭಾಗ ; 
ದಕ್ಷಿಣ: ಗಂಡು ಮೇಲಾಗಿ ಮಲಗಿದನು ವೈದ್ಯನ ಗಂಡ ಕಾಣಯ್ಯ 
(ಸರ್ವಜ್ಞ. ೨೦೦೯). ೮, (ಆಲಂ) ಯಶಸ್ವಿಯಾದುದು; ಫಲಪ್ರದ 
ವಾದುದು: ಹೋದ ಕೆಲಸ ಗಂಡೋ ಹೆಣ್ಣೋ? (ರೂಢಿ). 
[ದೇ. | ತಮಿ, ಗಿಣ್ಣು ; ಕೊಡ, ಕಂಡೆ; ತುಳು, ತೆಳು. ಗಂಡು] 


10 | 


15 


28 


40 


45 


ಗಂಡುಕಚ್ಚೆ 


ಗಂಡುಕಚ್ಚೆ "ಗಂಡುಗಚ್ಚಿ' ನೋ. 
ಗಂಡುಕಣೆ (ನಾ). ಕಬ್ಬಿನ ಗಾಣದಲ್ಲಿಸುವ ಡೊಡ್ಡ ಕಣೆ, | 
—ಕೊರೆಡು : (ಕಿ). [ಗಂಡು * ಕಣೆ (ಎ ಗಚ್‌)] | 
ಗೆಂಡುಕಾವ್ಯ (ನಾ). ವೀರರಸ ಪ್ರಧಾನವಾದ ಕಾವ್ಯ; ಕೆಚ್ಚಿನ 
ಸತ್ವವುಳ್ಳ ಕಾವ್ಯ : ಕುಮಾರವ್ಮಾಸ... ಇಂಥ ಗಂಡುಕಾವ್ಯವನ್ನು | 

ಬರೆದ (ಕನ್ನನು. ೧-೮೪). (ಗಂಡು + ಕಾವ್ಯ] 

ಗೆಂಡುಕಾಳಿಂಗ (ನಾ). ಒಂದು ಬಗೆಯ ಗಿಡ: (ಮೈಡಗಿ. ೪೮-೯೬೪). 
[ಗಂಡು + ಕಾಳಿಂಗ (ಐಕಾಲಿಂಗ)) | 
ಗಂಡುಕೂಸು "ಗಂಡುಗೂಸು' ನೋ. | 
ಗಂಡುಕೆಲಸ "ಗಂಡುಗೆಲಸ' ನೋ. 
ಗಂಡುಕೇಸಳೆ (ನಾ). ಒಂದು ಬಗೆಯಗಿಡ: *ಗ:ಡುಕೇಸಳ, | 
| 
| 
| 


ಬಂದಿಕ್ಕಾಗಿಡ'' (ಮೈಔಿಗಿ ೫೩-೧೦೬೫). 
[ಗಂಡು * ಕೇಪಳ (ಇಕೇಪಲ)) 
ಗಂಡುಳೊಡಲಿ "ಗಂಡುಗೊಡಲಿ' ನೋ. 


5 


10 


ಗಂಡುಕೊನೆ (ನಾ). ಗಂಡುಕುಡಿ, ಮಗು: ಒಂದು ಗಂಡುಕೊನೆ 33 


ಹುಟ್ಟದ್ದರೆ _ಹೀಗಾಗುತ್ತಿತ್ತೆ (ಮಾಮರಾ. ೧೨೧). 
(ಗಂಡು ಕೊನೆ) 
ಗಂಡುಳೋಗಿಲೆ "ಗಂಡೆಗೋಗಿಲೆ' ನೋ. 
ಗಂಡುಗೆ "ಗಂಡಿಗ? ನೋ. 


ಗಂಡುಗಂಡ (ನಾ). ಕಠಿನವಾದ ಕೆನ್ನೆ ಕಪೋಲ: ಚಂಡ|20 


| 
ವಾನರ ಗಂಡುಗೆಂಡಕೆ ಸಿಡಿಲ್ದುದಾ ಬಂಡೆ ( ಶ್ರೀರಾಮೂ. ೨೮೧-೯೧). 
[ಗಂಡು * ಗಂಡ್ಕ) | 

ಗಂಡುಗಚ್ಚೆ, ಗಂಡುಕಚ್ಚೆ (ನಾ). ನಿರಿಯನ್ನು ಹಿಂದಕ್ಕೆ ಹೊರಳಿಸಿ | 
ಬಿಗಿದು ಕಟ್ಟಿದ ಕಚ್ಚಿ ; ವೀರಗಚ್ಚೆ : ವೀರಪುರುಷರ ಗಂಡುಗಟ್ಟೆಯ | 


ಮೇಲೆ ಅದು ಆಗುತ್ತಿಲ್ಲವೇಕೆ? (ಇಪ್ಪಕ. ೪೪೩). ಗಂಡುಕಚ್ಚೆ : 25 


ಗಂಡುಕಚ್ಚೆ ಹಾಕಿಕೊಂಡು ಸೈಕಲ್‌ ಹತ್ತಿದರು (ರೂಢಿ). 
ಗಂಡುಗಚ್ಚೆ ಹಾಕ. =ಸಿದ್ಭವಾಗು; ತಯಾರಾಗು: ಗಂಡುಗಚ್ಚೆ 
ಹಾಕಿದಳು. ಕೈಯಲ್ಲಿ ಒನಕೆಯನ್ನು ಹಿಡಿದು ಆ ಕಳ್ಳಗಂಡಿಯ 
ಮಗ್ಗುಲಿಗೆ ನಿಂತುಕೊಂಡಳು (ಕಪಪು. ೨-೭೫) ; ಗಂಡುಗಚ್ಚೆ ಹಾಕಲಿಲ್ಲ; 
ಅಷ್ಟೆ ಎಂದ ಕಿಟ್ಟಿ (ಸ್ವನ್ನಹೊ. ೪೧). [ಗಂಡು 4 ಕಚ್ಚಿ] | 
ಗಂಡುಗತನ (ನಾ). ೧. ಪರಾಕ್ರಮ; ಶೌರ್ಯ ; ಸಾಹಸ: ತಾಗಿದವ | 
ದಿರನಿಕ್ಕಿ ದನು ರಜದಾಗೆಡಿಗರನು ಯೆಳ್ಳಿದನು ಕೈಾಗಸಿದನಫಿಬರಲ 
ಗಂಡುಗತನದ ಗಾಡಿಕೆಯ (ಕುವ್ಯಾಅ. ೧೦-೫೧) ; ಗಂಡುಗತನದ ವೀರ 
ವರ ಸಕ್ಕೆ ಮಾಸೆವೊತ್ತು (ಮಂತ್ರಶ. ೯೧-೧೦). | 
(ಗಂಡುಗ (ಆ ಗಂಡಿಗ) + -ತನ] 
ಗೆಂಡುಗೆತ್ತರಿ (ನಾ). - ಗಂಡಗತ್ತರಿ: ಗಂಡುಗತ್ತರಿಯಂ ಕೊರಳೊಳು | 
ಸೇರಿಸಿಕೊಂಡುಯೇನೆನ್ನುತಿರ್ದಳು (ಕರಿಕ. ೨೩-೪); ಕನೆಗೋಲ 
ಇರ್ಕುಟ್‌ಯ ದಂಡದ ಗಂಡುಗತ್ತರಿಯ ಕೊಡಲಿಯ (ರಾಮಾಶ್ವ. 
೭೯-೨೧). "ಗಂಡಗತ್ತರಿ' ಪರಾ. [ಗೆಂಡು + ಕತ್ತರಿ] 


30 


35 


ಗೆಂಡುಗರಟ (ನಾ). ತೆಂಗಿನಕಾಯಿ ಒಡೆದಾಗ ಬರುವ ಮೇಲ್ಸಾಗದ, 40 


ಚಿಪ್ಪು, ಕಣ್ಣಿಲ್ಲದ ಭಾಗ: ಕೀಸಿ ನುಣ್ಣಗೆ ಮಾಡಿದ ಎರಡು ಗಂಡು! 

ಗರಟಗಳನ್ನೂ ತಂದು ಮುಂದಿಟ್ಟು (ಮಲೆಮ. ೧೩). | 
[ಗಂಡು * ಕರಟಿ, (ಆ ಕರಂಟ)] 

ಗಂಡುಗರಣೆ (ನಾ). ಗಟ್ಟಿಯಾದ ಮೊಸರು; ಳೆನೆಮೊಸರು:' 


ಗಂಡಗಂಬಲಿಯಿಕ್ಕಿ ಗಂಡುಗರಣೆಯ ನುಂಗಿ ಗಂಡ ಬಂದಾಗ ನರಳುವ 45 


ಹೆಣ್ಣನು ಗುಂಡಿಗಿಕ್ಕೆಂದ (ಸರ್ವಜ್ಞ. ೧೮೫೮). (ಗಂಡು -- ಕರಣೈ) | 


೨೩೬೬ 


ಗೆಂಡುಗೊಸು 


ಗೆಂಡುಗರ್ವ (ನಾ). - ಗಂಡಗರ್ವ: ಗಂಡುಗರ್ವವನೆನ್ಮೊಡನೆ 
ಕೋದಂಡದಲಿ ಮೆಜ್‌ ಸಾಕು (ಕುವ್ಯಾಕ. ೧೧-೪೫). [ಗೆಂಡು ಗರ್ವ) 
ಗಂಡುಗಲಿ (ನಾ). ಅತ್ಯಂತ ಪರಾಕ್ರಮಿ; ಮಹಾಶೂರೆ : ಗಂಡುಗಲಿ 
ಕೋದಂಡ ರುದ್ರನ ಕಂಡು ವಿರಥನ ಮಾಡಿದನು ಮಾರ್ತಾಂಡ 
ತನಯನ ಗೆಲಿದು ರಣದಲಿ ನೊಂದನಾ ಭೀಮ (ಕುವ್ಯಾದ್ರೋ.೧೩ ಸೂಚನೆ); 
ಗಂಡುಗಲಿ ರಾನಣಗೆ ಬಿಲ್ಲಿನ ದಂಡೆಯನು ಹಾಯ್ಕಿದಳಿ ನಿಜ ಡೋರ್ದಂಡ 
ದಂಗನೆಯೆನುತ ಗುಹಿಲಿಕ್ಕಿತು ಸತೀನಿನಹ (ತೊರರಾ. ೧-೧೫-೨೫) ; 
ಭರಮ ಎಷ್ಟೆಂದರೂ ಗಂಡುಗಲಿ (ಜೀವರಂ. ೨೩). (ಗಂಡು + ಕಲ್ಕಿ] 
ಗಂಡುಗಲಿತನ (ನಾ). ಅತಿ .ಪರಾಕ್ರನು; ಮಹಾಶೌರ್ಯ: 
ಗಂಡುಗಲಿತನದಿ ಅರಸುಗಳಂ ಮೆಚ್ಚಿಸಿ (ಎಕ. ೪, ಹಾಸನ. ೩೮-೭; 
1000); ಅಳಲು, ಅಂಜಿಕೆ, ಶಕ್ತಿಹೀನತೆ, ಯಾವುದೊಂದೂ ನಿಲ್ಲದು 
ಗೆಂಡುಗಲಿತನವೊಂದೆ ಉಳಿವುದು (ವಿಜದ. ೧೫). 
[ಗಂಡುಗಲಿ + - ತನ] 
ಗಂಡುಗಾಡಿ (ನಾ). ವ ಗಂಡಗಾಡಿ: ಕಂಡಳನಳು ಕಡು ತವಕದೆ 
ಕುಸುಮ ಕೋದಂಡನ ಪಳಿವ ಚಿಲ್ವಿಕೆಯ ಗಂಡುಗಾಡಿಯ ನೆರೆರೂಪ 
ಜಯಂತನ (ಕಂನವಿ. ೯-೧೦೦) ; ನಳಕೂಬರನಗ್ಗದ ಗಂಡು [ಪಾಕಾಂ. 
ಗಂಡ]ಗಾಡಿಯ ತಳಿದು ಮನೋಜನೋಜಿೆಯ ವಿಳಾಸಮನೇಳಿಸಿ 
(ರಾಜಶೇ. ೧೩-೬೦). [ಗಂಡು + ಗಾಡಿ] 
ಗಂಡುಗಾರೆ (ನಾ). ಒರಟಾದ ಮುಳ್ಳುಗಳಿರುವ ಕಾರೆಗಿಡೆ: ಅವಳಿಗೆ 
ಗಂಡನ ಮನೆಯು ಗಂಡುಗಾಕೆ ಮುಳ್ಳಾ ಗುವುದು (ಕನ್ನಜಾ. ೧೦೯). 
[ಗಂಡು + ಕಾರಿ] 
ಗಂಡುಗಿಡಿಸು "ಗಂಡುಗೆಡಿಸು' ನೋ. 
ಗಂಡುಗಿಡು "ಗಂಡುಗೆಡು' ನೋ. 
ಗಂಡುಗುಂಟಿಣಿ (ನಾ).ಕುಂಟಣಿಯ ಕೆಲಸವನ್ನು ಮಾಡುವವನು; 
ತಲೆಹಿಡುಕ : ಜೂಜಿನಕಟ್ಟಿ ಕಳ್ಳಂಗಡಿ ಮಾಡಿಕೊಂಡಾಳುತ್ತಿದ್ದ ನೀನು 
ಗಂಡುಗುಂಟಿಣಿ ಮಾತ್ರ ( ಬಿಟ್ಟಿಅ. ೧೪೬-೧೪). [ಗಂಡು + ಕುಂಟಣಿ] 
ಗಂಡುಗುಂದು (ನಾ). ಗಂಡುಗೆಡುವಿಕೆ; ಪೌರುಷಹೀನತೆ : ಗಂಡು 
ಗುಂದಿನ ಬೀತ ಬಿರುದಿನ ತೊಂಡುಗೇಡಿನ ಜಯದ ಜಾರಿನ ಖಂಡ 
ಶೌರ್ಯದ ಧೀರರಿದ್ದುದು ನೃಪನ ಬಳಸಿನಲಿ (ಕುವ್ಯಾಕ. ೧೩-೪೬). 
[ಗಂಡು + ಕುಂದ್ಕು] 
ಗಂಡುಗುಡಿ (ನಾ). = ಗಂಡುಕೊರೆ : ತೊಂಡನೂರಿನಿಂದಯೆಡೆಗೊಂಡು 
ತೊಡಗಿಯೆ ಪಿಡಿದು. ಗಂಡುಗುಡಿಯನೂ ಕೊಂದ ಹೆಂಡಗಂಡಿ ಮೂಳಿ 
(ಕರಿಕ, ೧೨೫-೩). [ಗೊಡು + ಕುಡ್ಕಿ) 
ಗಂಡುಗುಣ (ನಾ). ಪೌರುಷದ ಗುಣ; ಶೌರ್ಯದ ಗುಣ: 
ಹೆಚ್ಚಾಗಿ ಗಂಡುಗುಣವುಳ್ಳ ವನು ; ಪೌರುಷಶಾಲಿ (34೩೩ ಇಂಕನಿ). 
[ಗೆಂಡು + ಗುಣ್ಣ]। 
ಗಂಡುಗುವರೆ (ನಾ). ಐ ಗಂಡುಮಗು : ವಿಲಾಸವತಿಗೆ ಗಂಡುಗುವರ 
ನಾಗಲಾಗಿ, ಆ ವಾರ್ತೆ ಹೇಳಿದವರಿಗೆ ಸರ್ವಾಭೀಷ್ಟ್ರವನ್ನು ಕೊಟ್ಟು 
(ವಚಕಾ. ೬). [ಗಂಡು + ಕುವರ) 
ಗಂಡುಗೊಸು, ಗಂಡಗೂಸು, ಗಂಡುಕೂಸು (ನಾ). ೧. ಗಂಡು 
ಮಗು : ಮುನೀಂದ್ರನಿಂದ್ರಿಯದೊಳೊಗೆದ ಪೆಣ್ಗೂಸುಮಂ ಗಂಡು 
ಗೂಸುಮನವಜ ಕೆಲದೊಳಿರ್ದ ದಿವ್ಯಶರಾಸನಶರಂಗಳುಮಂ ಕಂಡು 
ಳೊಂಡುಪೋಗಿ (ಪಂಪಭಾ. ೨-೩೩ ವ); ನಿನ್ನ ಗರ್ಭದೊಳ್‌ ಗಂಡುಗೂಸು 
ಪುಟ್ಟ ದಪುದು (ಪಂಚತಂ. ೧೮೪-೧೮) ; ಕೇಳ್ವನು ಗಂಡುಗೂಸಿನ ಜನನ 
ಸ್ಥಿತಿಯನು (ಮೋಹತ. ೧೭-೩೧). ಶಿ. ಪುರುಷ; ಗಂಡಸು: 
“ ಮಾನವಂ..: ಮನುಜಂ ಗಂಡುಗೂಸಕ್ಕು” (ಮಂಗರಾ. ೬೬-೧). 


ಗಂಡುಗೂಸುತನ 


ಗೆಂಡಗೊಸು : ೧. ಆತನ ಪೆಣ್ಣತಿ ಹುಕ್ಕಬ್ಬೆಗೆ ನಾಡ ಗಣ್ಣಗೂಸನುವೆತ್ತ 
ಮಗಂ ಜೀಯಸನುತಂನ ಕಲ್ಲನೆಆಕಸಿದ (ಎಕ. ೪11, ಶಿಕಾರಿ. ೧೯೫-೬ ; 
1007). ೨. ಗಡ್ಡೆ ಮಾಸೆಯಿಲ್ಲದ ಗಂಡಗೂಸುಮಂ ತೂಬರಮೆಂಬುದು 
(ಹಲಾಯು. ಗೌಡೊಕ್ಕೊಲನೆರವಿಗಳ್‌ ಗಂಡಗೊಸು 
ಹೆಂಗೂಸೆಂನದೆ ಮದುವೆಗೆ ವೀಸವಯ್ಮಂ ದೇವರಾಯವಾಗಿ ಕೊಟ್ಟಿರ 
(ಎಇ. ೪, ೨೦-೭೧; 1161). ಗೆಂಡುಕೂಸು : ೧. ನಮ್ಮ ಪಕ್ಕದ 
ಮನೆಯಲ್ಲಿ ಗಂಡುಕೂಸು ಹುಟ್ಟಿತು (ಕೂಢಿ). [ಗಂಡು * ಕೊಸು] 
ಗೆಂಡುಗೊಸುತನ (ನಾ). ಪೌರುಷ; ಶೌರ್ಯ: ಪೆಣ್ಬುಯ್ಯಲನಾ 
ರಯ್ಯದೋಸರಿಪುದೆನ್ನ ಗಂಡುಗೂಸುತನಕ್ಕೆ ಪಸುಗೆಯಲ್ತಿಂದು 
(ಚಂದ್ರಪು. ಆ-೬೬ವ). [ಗಂಡುಗೂಸು + - ತನ] 
ಗಂಡುಗೆಡಿಸು, ಗಂಡುಗಿಡಿಸು (ಕ್ರಿ). ಶಕ್ತಿಗುಂದಿಸು; ಪರಾಕ್ರಮ 
ವನ್ನು ಕುಗ್ಗಿಸು; ಸೊಕ್ಕುಮುರಿ: ಮುಳಿದು ಭೀಮನ ಗಂಡು 
ಗೆಡಿಸುವರಿಲ್ಲ ಕೌರನದಳದ ಸುಭಟರಲಿ (ಕುವ್ಯಾಕ. ೧೦-೧೮) ; ಗಂಡು 
ಗೆಡಿಸಿದನಿಂತು ಸಕಲಮಹಾವನೀಶ್ವರರ (ನಿಭಾಗ. ೧೦-೨-೪೬). 
ಗಂಡುಗಿಡಿಸು : ( ಶ್ರಭಣ್ಣ)- [ಗಂಡು * ಕೆಡಿಸು) 
ಗೆಂಡುಗೆಡು, ಗಂಡುಗಿಡು (ಕ್ರಿ). ಪರಾಕ್ರಮ ಕುಗ್ಗು; ಶಕ್ತಿಗುಂದು; 
ನಿರ್ವೀರ್ಯವಾಗು : ನೆತ್ತರ ಕಾರಿ ರಾವಣ ಗಂಡುಗೆಟ್ಟನು (ಕಾಶಿರಾ. 
೨-೩೧) ; ಗಂಡುಗೆಟ್ಟು ಬಳೆದೊಟ್ಟು ಬೃಹನ್ನಳೆಯಾಗಿದ್ದ ಅವನಿರವು 
ಶಾಪವೋ ತನ್ನ ಪಾಪವೊ (ಭಾಮಣಿ. ೪೪). ಗೆಂಡುಗಿಡು : ಬಿಡೆ 
ಓಏಣಿಲಂ ಕುರುಧ್ವಜಿನಿ ತೊಟ್ಟನೆ ಬಾಯನೆ ಬಿಟ್ಟುದಂದು ಗಂಡುಡೆಯಂಡೆ 
ಗಂಡುಗೆಟ್ಟುದು ನೆಗಟ್ತ್‌ಿಯ ಗಾಂಡಿವಮಂ 'ತಗುಳ್ದು ಜೀವೊಡೆಯೆ 
ಸಿಡಿಲ್‌ ಸಿಡಿಲ್ಲು ಪೊಡೆವಂತೆವೊಲಾಯ್ತು (ಪಂಪಭಾ. 
ವಸುಧೀಶಂ ಗಂಡುಗೆಟ್ಟು ಬೆಂಡಾಗಿರ್ದಂ (ಧರ್ಮಾಮೃ. ೪-೨೦೬) ; ಗಜ 
ದೊಡ್ಡು ಗಂಡುಗೆಟ್ಟು ಬೆಂಗೊಟ್ಟು ನಿಲ್ಲದೋಡಿಯುಂ (ಗಿರಿಕ. ೬-೭೬ ವ). 
(ಗಂಡು + ಕೆಡು] 
ಗೆಂಡುಗೆಡೆ (ಕ್ರಿ). ಪೌರುಷವನ್ನು ಕೊಚ್ಚಿಕೊಳ್ಳು ; ಜಂಬಕೊಚ್ಚು: 
ಎನಗಾರ್ಬಲ್ಲಿದರೆಂದು ಗಂಡುಗೆಡೆ [ನಾಕಾ. ಡ]ದೊರ್ವಂ ದೇವ 
ಶಕ್ಕ್ರಿಕ್ಕಿ ಸಾಧನ ಸಮ್ಮೋಹನದಿಂದಮೆನ್ನ ಮಗಳಂ ಬಲ್ಲಾಳ್ತನಂಗೆಯ್ದ್ಹು 
.. . ೬ ಕೈಕೊಂಡು ನಿಂದಂ (ಸುಕುಮಾ. ೭-೪೨). [ಗಂಡು * ಕೆಡೈೆ] 
ಗಂಡುಗೆದಜು (ಕ್ರಿ). ಪೌರುಷವನ್ನು ಹೊಗಳಿಕೊ; ಪರಾಕ್ರಮದ 
ಮಾತುಗಳನ್ನು ಆಡು: ಒಂದಕ್ಕೊಂಬತ್ತ ನುಡಿದು ಕಣ್ಣ ಕೆಂಚನೆ 
ಮಾಡಿ ಗಂಡುಗೆದಜು ಮುಡುಹಿಕ್ಕಿ (ಬಸವ. ೪೪೭) ; ಶನ್ನಾಳ್ಹನ 
ಭುಜಬಲಪ್ರತಾಪ ಲೇಪಮನೆ ಮುಂದಿಟ್ಟು ದಂಡಮನೆ ಗಂಡುಗೆದಜಕಿದ 
ದೂತನ ಮಾತಿಂಗೆ (ಅನಂಪು. ೧೩-೪೯ ವ) ; ಗಂಡುಗೆದಆ್‌ದ ರೋಷಶಿಖಿ 
ಹುರಿಗೊಂಡುದಕ್ಷಿಗಳಲಿ ವೃಕೋದರೆ ಕೊಂಡನೇ ತಪ್ಪೇನೆನುತನಿಂದಿದ್ದನಾ 
ರಾಮ (ಕುವ್ಯಾಗ. ೮-೨೨). [ಗಂಡು * ಕೆದಜ್ಶು (೮ ಕೆದಲ್‌] 
ಗಂಡುಗೆಯ (ಕ್ರಿ). ಪರಾಕ್ರಮವನ್ನು ತೋರಿಸು; ಸಾಹಸಮಾಡು; 
ಥೈರ್ಯಮಾಡು : ಎಕ್ಕೆಯಿನಿರ್ಪ ಪುಲ್ಲೆಗಳನಿಲ್ಲಿ ಯೆ ಮಗ್ಗಿಸು ಗಂಡು 
ಗೆಯ್ದು ವೋಪೆಕ್ಕಲವಂದಿಯಂ ತಿವಿ (ನಳಚಂ. ೬೪). [ಗಂಡು + ಕೆಯ] 
ಗಂಡುಗೆಲಸ, ಗಂಡುಕೆಲಸ (ನಾ). ೧ “ಉತ್ತಮ ಕಾರ್ಯ; 
ಮೇಲ್ತರದ ಕಾರ್ಯ? (ಅನಂನಾ). ೨. “ಕೆಷ್ಟದ ಕೆಲಸ? (ಅನಂನಾ). 
ಗಂಡುಕೆಲಸ : ೩. ಪರಾಕ್ರಮದ ಕೆಲಸ, ಕಾರ್ಯ: ಪೌರುಷಂ 
.* « ಗಂಡಸುತನ, ಗಂಡುಕೆ ಏಸ ( ಸಿದ್ಧಾಂತಿ. ೩೬೭). [ಗೆಂಡು ಕೆಲಸ) 
ಗಂಡುಗೆಲೆ (ನಾ). ಪರಾಕ್ರಮವನ್ನು ಪ್ರದರ್ಶಿಸು: ಪದುಮಿದೇವಂ 
ಗಂಡುಗೆಲೆಪುತ್ತಿರ್ಪನಂತದಂ ನಾಳೆ ಭೂಮಂಡಲೇಶಂಗಣುಪಿ (ಪದ್ಮರಾ. 
[ಗಂಡು + ಳೆ] 


೪೬-೧೨೩) ; 


೮-೧೦೧) ; 


30 


35 


45 


ತಿ ೨ ೨ ೨ ವಂ ಾಾಸಸಸಸಸಸಸಾಗೂಸೌೂಗ"/)ೃ-ೂ್ಷಕಾ ಗಾಸಾಣಾಣಾಾ ಎ 


೬-೩). 


ವಿಶ 


ಗಂಡುಡುಗೆ 


ಗೆಂಡುಗೊಡಲಿ "ಗಂಡಗೊಡಲಿ' ನೋ. 
ಗಂಡುಗೊಳ್‌, ಗಂಡುಗೊಳ್ಳು (ಕ್ರಿ). ಪರಾಕ್ರಮವನ್ನು ಪಡೆ; 
ಶೌರ್ಯವನ್ನು ತಾಳು; ದಿಟ್ಟ ನಾಗು: ಗಂಡುಗೊಂಡುಗಿಬಗಿಮಾಡಿ 
ಮಾರ್ಮಲೆತ ವೀರ ಕಿರಾತರನೊಕ್ಕಲಿಕ್ಕಿ (ರಾಜಶೇ. ೫-೧೧೭). 
ಗಂಡುಗೊಳ್ಳು : “ ಶೂರನಾಗು; ಧೈರ್ಯಗೊಳ್ಳು ; ಉದ್ರೇಕ 
ಗೊಳ್ಳು'' (ಅನಂನಾ). “ಸಾಹಸಮಾಡು” (ಕಸ್ತೂ ಕೋ. ೨೮೨). 
[ಗಂಡು*- ಕೊಳ] 
ಗೆಂಡುಗೊಳ್ಳು "ಗಂಡುಗೊಳ್‌' ನೋ. 
ಗಂಡುಗೋಗಿಲೆ, ಗಂಡುಕೋಗಿಲೆ (ನಾ). ಕೋಗಿಲೆಯಲ್ಲಿ ಗಂಡು; 
ಗಂಡುಕೋಕಿಲ; ಪುಂಸ್ಕೋಕಿಲ : ಗಂಡುಗೋಗಿಲೆಯ ತಂಡಮುಂ 
ತೊಂಡುಗಿಳಿಯ ಪಿಂಡುಂ ಮುಂಪಯಣಮಾಗೆ (ಕಾಂತಿಪು. ೭-೧೨೯ ವ); 
ತಂಡತಂಡದಿಂ ಕೂಗುವ ಗಂಡುಗೋಗಿಲೆಗಳಂ (ಗಿರಿಕ. ೩-೧೦೩ ವ) ; 
ಗಿಳಿಗಿನಿದು ನುಡಿಗಳಂ ಬರಿಸುತಂ ಗಂಡುಗೋಗಿಲೆಗಳೆ ಸರಂಗಳಂ 
ತಿರ್ದುತಂ (ಚೆಬಪು. ೧೧-೪೦). ಗಂಡು ಕೋಗಿಲೆ : ಪಂಜರದ ಗಂಡು 
ಕೋಗಿಲೆಗಳ್ಲೆ ಚೂತಾಂಕುರದ ಕುಟುಕನಿಕ್ಕಲುಂ . .. ಪೇಟ್ವ ಮನೋ 
ಹರಾಲಾಪಂಗಳಂ ಕೇಳುತ್ತಂ (ಕಾದಂಪೂ. ೧೦೦೬). [ಗಂಡು* ಕೋಗಿಲೆ] 
ಗಂಡುಜಂಭ (ನಾ). ಗಂಡಸಿನ ಅಹಂಕಾರ, ಗರ್ವ: * ಬಸ್ಸಿನಲ್ಲಿ 
ಹೋಗಿ ಬಸ್ಸಿನಲ್ಲಿ ಬರುವುದಾದರೆ ನನ್ನ ಅಭ್ಯಂತರವಿಲ್ಲ ಸ ಎಂದು 
ಗಂಡುಜಂಭದಿಂದ ಹೇಳಿದೆ (ಮನೋನಂ. ೬೭). (ಗಂಡು ಜಂಭ] 
ಗಂಡುಜನ (ನಾ). ಗಂಡಸರು; ಪುರುಷವರ್ಗ: ಜಡಜಕುಟ್ಮಲ 
ಕುಚಾಸ್ವಿತೆ ನಿನ್ನ ಕಂಡಡೆ ಬಿಡಲಾರ್ಪರೆ ಗಂಡುಜನರು (ನೋಹತ. 
[ಗಂಡು + ಜನ] 
ಗಂಡುಜನ್ಮ (ನಾ). - ಗಂಡುಜಾತಿ: ಗಂಡುಬೀರಿಯರ ಮಾತಿಗೆ 
ಮರುಳಾಗಿ ಗಂಡುಜನ್ಮದ ಮೇಲೆಯೇ ಸೇಡು ತೀರಿಸಿಕೊಳ್ಳಲು ಕಚ್ಚೆ 
ಹಾಕಿ ಅಧಿಕಾರದಂಡ ಹಿಡಿದಿದ್ದಳು (ಧೂಮಿತಾ. ೭೦). [ಗಂಡು ಜನ್ಮ] 
ಗಂಡುಜಾತಿ (ನಾ). ಪುರುಷಜಾತಿ, ವರ್ಗ: "ಹೆಣ್ಣು ಜಾತಿ? 
ಪರಾ. [ಗಂಡು * ಜಾತಿ] 
ಗಂಡುಜೋಹ (ನಾ). ಗಂಡಸಿನ ರೂಪ; ಪುರುಷವೇಷ : ಇವದಿರು 
ಗಂಡುಜೋಹದ ಗರುವ ಸೂಳೆಯರು (ಕುವ್ಯಾದ್ರೊ(. ೧೯-೪೪); 
. 4 ಗಂಡುಜೋಹದ ಸೂಳೆ ಮರ್‌ (ಚಿಬಪು, ೪೩-೪೫). 
[ಗಂಡು 4+ ಜೋಹ (€ ಚೋಹ)] 
ಗಂಡುಡಿಗೆ "ಗಂಡುಡುಗೆ? ನೋ. 
ಗಂಡುಡುಗು (ಕ್ರಿ). ಪೌರುಷ ಉಡುಗು; ಶೌರ್ಯಗುಂದು; 
ದುರ್ಬಲವಾಗು: ಗಾಡಿಗೆಟ್ಟು ಗಂಡುಡುಗಿರ್ದ ದೇವರ್ಕಳನಲ್ಲಲ್ಲಿ ಕರೆದು 
(ಗಿರಿಕ. ೬-೭೯ವ) ; ಜೈನರೆಲ್ಲಂ ಗಂಡುಡುಗಿ ಬಿಗುರ್ತು ಮಣಿದರಾದ್ಮರ 
ಕಥೆಯಂ ಕೊಂಡು ಕೊನೆವಂತು (ವೃಷವಿ. ೩೬-೫೮). 
[ಗಂಡು + ಉಡುಗು,] 
ಗಂಡುಡುಗೆ, ಗಂಡುಡಿಗೆ (ನಾ). ೧. ಗಂಡಸಿನ ವೇಷ; ಪುರುಷ 
ವೇಷ: ಪಟ್ಟಪಟ್ಟಾವಳಿಯಗಂಡುಡು[ಪಾಕಾಂ.ಡಿ]ಗೆಯೊಳಮೆಸೆದು ಪಸದ 
ನಂಗೆಯ್ದು (ಜಗವಿ. ೪-೮೦ವ) ; ಹುಡುಗಿಯೊಬ್ಬಳಿಗೆ ಗಂಡುಡುಗೆಯನ್ನು 
ಹಾಕಿದಂತೆ ತೋರುತ್ತಿತ್ತು (ಕಳಹು. ೨). ಗಂಡುಡಿಗೆ: ೨. ವೀರನ 
ಉಡುಗೆ; ವೀರಗಾಸೆ: ಆಗಳೆ ಗಂಡುಡಿಗೆಯುಟ್ಟು ಬಿಟ್ಟು ಹಿಣಿಲಂ 
( ಶಮದ. ೨೩೮ ಪ್ರಯೋ) ; ಬಿಗಿದ ಗಂಡುಡಿಗೆಯಲಿ ಹೊನ್ನಾಯುಗದ 
ಹೊಳೆವ ಕಠಣರಿಯನು ಮೊನೆಮಗುಚಿ. .. ಆಹವಕ್ಕ ನುವಾದನಭಿಮನ್ಯು 
(ಕುವ್ಯಾದ್ರೋ. ೪-೪೯) ; ಬಿಗಿದ ಗಂಡುಡಿಗೆ ಕಟ್ಟದ ಬಂಕು ಕಯ್ಯೊಳು 
[ಗಂಡೂ * ಉಡುಗೆ) 


೧೦-೨೭). 


(ಕುರಾಸಾಂ. ೧೪-೩೯). 


ಗಂಡುಡೆ 


ಗೆಂಡುಡೆ (ನಾ). ಇ ಗಂಡುಡುಗೆ ೨; ಬಾಹುಯುದ್ಧ ಸನ್ನದ್ಧನಾಗಿ 

ಕಲಿಗಂಟಕ್ಕಿ ಗಂಡುಡೆಯುಮನುಟ್ಟು (ಪಂಪಭಾ. ೮-೭೩ವ). 
[ಗಂಡು * ಉಜ್ಯೆ] 

ಗಂಡುಡೆಯುಡು (ಕ್ರಿ):೧.ಗಂಡಸಿನ ವಸ್ತ್ರವನ್ನು ತೊಡು; ಪುರುಷನ 
ನೇಷವನ್ನುಹಾಕು. ೨. ವೀರಗಾಸೆ ಹಾಕು: ಬಿಡೆ ಪಿಣಿಲಂ ಕುರುಧ್ವಜಿನಿ 
ತೊಟ್ಟನೆ ಬಾಯನೆ ಬಿಟ್ಟುದಂದು ಗಂಡುಡೆಯುಡೆ ಗಂಡುಗೆಟ್ಟುದು 
(ಸಂಪಭಾ. ೮-೧೦೧) ; ಗಂಡುಡೆಯುಟ್ಟು ಕೈದುವಿಡಿದುಮ್ಮಳಮಂ 
ನಿನಗುಂಟುಮೂಟ್ಟ ಬಲ್ಲಂಡಿನ ದೇವಮಾನವ ವಿಯಚ್ಚರಕೊರ್ವರುಮಿಲ್ಲ 
(ಪಂಠರಾಮಾ, ೯-೧೫೮) ; ಒಕ್ಕ ಸೆಜಂಗಿನಿಂ ಮೊಲೆಯ ಗಾಳಿಸಿ ಗಂಡುಡೆ 
ಯುಟ್ಟು ಸಜ್ಜು ಗಂಟಕ್ಕಿ (ಅರ್ಧನೇ. ೬-೧೦). 

[ಗೆಂಡುಡೆ + ಉಡ್ಕು) 

ಗಂಡುತನ (ನಾ). ಪೌರುಷ; ಪರಾಕ್ರಮ; ಶೌರ್ಯ: ಅಜುವೆಸ 
ದೊಳ್ಳಂಟನೆಡಜಕೊಳೂರಣಕಿವಿನೊಳಂ ತಜಕಿಸಂದು ಗಂಡುತನಮನೆ 
ನೆಜಪದವಂ ಗಂಡನಲ್ಲನೆಂತುಂ ಷಂಡಂ (ಗದಾಯು. ೨-೨೪) ; ನಿನ್ನ 
ಗಂಡುತನದ ಪುರುಳಂ ಕಂಡೆನ್ನ ತಂಗಿಯರ್‌' ಕರುಳಂ ಹಿಡಿದು ನಗೆ 
ಯೊಳ್‌ ಪೊರಟುತ್ತಮಿರ್ದರ್‌' (ಪಂಚತಂ. ೨೮೪-೪) ; ಗಂಡುತನ 
ವೇನಾಯ್ತು ಹೇಳೆಲೆ ಭಂಡ (ಕೌಶಿರಾ. ೨೧-೫೧) ; ಗಂಡುತನಕೇಸೋ 
ಸೊನ್ನಿ ಲೆಕ್ಕಕ್ಕೆ ಮೂವತ್ತು ಮೂರುಕೋಟಿ (ಗರಿ. ೫೧-೧) ; ವಿರುದ್ಧ 
ಪರಿಸ್ಥಿತಿಯನ್ನು ಎದುರಿಸಿ ಗೆಲ್ಲುವ ಗಂಡುತನವನ್ನು ಮೆರೆಯದೆ 
(ಹಂಗೀತೆ. ೮೪). [ಗಂಡು + -ತನ] 

ಗಂಡುತುರುಚೆ "ಗಂಡುದುಬುಚಿ? ನೋ. 

ಗಂಡುತೊತ್ತಿಗೆ (ನಾ). ಗಂಡಾಳು; ಸೇನಕ: ಎನಗಮರರೆಲ್ಲರು 
ಗಂಡುತೊತ್ತಿ ಗರೈಸೆ (ಕೌಶಿರಾ. ೨೨-೧೨). [ಗಂಡು + ತೊತ್ತಿಗ) 

ಗಂಡುತೊರೆ "ಗಂಡುದೊಟ್‌' ನೋ. 


ಗೆಂಡುದುಯುಚೆ, ಗಂಡುತುರುಚೆ (ನಾ). ತುರುಚಿ ಗಿಡದಲ್ಲಿ ಒಂದು. 


ಬಗೆ: ಗಂಡುದುಉುಚೆ . . . ಶುಂಠಿ ಇವರ ಕಷಾಯನನಾದರೂ 
ಕೊಡಿಸಲು ವಾತಜ್ವರಹರ (ವೈದ್ಯಸಾ. 1, ೫೮). ಗಂಡುತುರುಚೆ : 
ಗೆಂಡುತುರುಚೀಚೇರು, ಅಮರದವಳ್ಳಿ, ಕೊಡನಾರಿಗೆಡ್ಡೆ ಇವಂ ಕಷಾಯ 
ವಿಕ್ಕಿ ಸೇವಿಸಿದರೆ ವಾತಜ್ವರಂ ಕೆಡುಗುಂ (ಸಕನೈ. ೬೬). 
[ಗಂಡು * ತುಣಂಚೆ] 

ಗೆಂಡುದೊತ್ತಾಳ್‌ "ಗಂಡುದೊಲಕ್ತಾಳ್‌ ನೋ. 

ಗಂಡುದೊತ್ತು "ಗೆಂಡುದೊಟ್ಟು' ನೋ. 

ಗಂಡುದೊಳ್ತು "ಗಂಡುದೊಟ್ರು' ನೋ. 

ಗಂಡುಮೊಅಕೆ, ಗಂಡುತೊರೆ (ನಾ). ಪೂರ್ವದಿಂದ ಪಶ್ಚಿಮಕ್ಕೆ 
ಹರಿಯುವ ನದಿ; ಗಂಡುಹೊಳೆ; ನದ: « ಭಿದ್ಯಃ, ಉದ್ಯಃ, ನದಃ 
೨ ಈ ೩ ಗಂಡುದೊಟ್‌? (ಹಲಾಯು. ೧೧೦-೪೪) ; “ನದ್ಮಮುದ್ಯ ಮೆನೆ 
ಭೀದ್ಯಮೆನೆ ಗಂಡುದೊಆಕಿ ? (ಮಂಗರಾ ೧೨೨-೧೦). ಗಂಡುತೊರೆ: 
(ಕ). "ಗೆಂಡುಹೊಳೆ? ಪರಾ. [ಗಂಡು * ತೊಕ್ಕಿ] 

ಗಂಡುದೊಲಿಕ್ತಾಳ್‌, ಗಂಡುದೊತ್ತಾಳ್‌ (ಕ್ರಿ). ಗಂಡಾಳಾಗಿ 
ಮಾಡಿಕೊಳ್ಳು ; ಸೇವಕನನ್ನಾಗಿ ಮಾಡಿಕೊಳ್ಳು : ಈಕೆಗಳನಂಗ 
ಕ್ರೀಡೆಯೊಳ್‌. ಮಚ್ಚಿದಂದಾರಂ ದಂಡಿಸರಾರನಂಡಲೆಯರಾರೆಂ ಗಂಡು 
ದೋಹ್ತಾಳರ್‌ (ಮಲ್ಲಿಫು. ೬-೫೫). ಗಂಡುದೊತ್ತಾಳ್‌ : ಕದಪಂ 
ಪೊಯ್ವನ್ನುದರ್ಕೈೇಗೊಳಿಸಿ ತಿವುಳನಂ ಗಣ್ಣುದೊತ್ತಾಳ್ಡಂ (ಮೈ ಆರಿ. 
೧೯೨೯. ೬೫-೧೮ ; 1024) , ಅವಂ ಸ್ವರ್ಗಾಪವರ್ಗಕ್ಕೆಳಸುವನವನಂ 
ಗಂಡುದೊತ್ತಾಳ್ಕರ್‌ (ಮಲ್ಲಿಪು. ೨-೫೬). 

[ಗಂಡುದೊಬ್ಬು + ಆಳ್‌] 


೨೩೬೮ 


10 


20 


30 


35 


45 


ಗಂಡುಹಿಂಡ 


ಗಂಡುದೊಯ್ತು, ಗಂಡುಜೊತ್ತು, ಗಂಡುದೊಳ್ಳು (ನಾ). 
೧. ಗಂಡಾಳು; ಸೇವಕ; ದಾಸ: ಎನಗೂ ಜೂದಿನೊಳಗ್ರ ಜಾನುಜ 
ಸಮೇತಂ ಗಂಡುಜೊಟ್ಟಾಗಿ ಕಾನನದೊಳ್‌ ವಲ್ಯಲಧಾರಿಯಾಗಿ 
ಹರನೊಳ್ಳಿವ್ಯಾಸ್ತ್ರಮಂ ಬೇಡೆ (ಗದಾಯು. ೩-೨೯) ; 
ಪತೀಂದು ಜೀವರೆನಿಪಾ ನಾಲ್ಕುಂ ಗ್ರಹಂ ನೀಚಶತ್ರುನಿವಾಸಂಗಳೊಳಾ 
* ೬ « ಇರಲ್‌ ಬೆಸಲೆಗೊಂಡರ್‌ ಗಂಡನುಂ ಗಂಡುದೊೊಟಕ್ತಿನಿಕುಂ 
(ಜಾತತಿ. ೨೧-೨೧). ಗಂಡುದೊತ್ತು: ೧. ಈಗಳು ಹತ್ತೆಂಟು 
ಹರೆಯದ ಗಂಡುಡೊತ್ತಾದೆ ' ಏಳೇಳು (ನಂಬಿರ. ೬-೯೫) ; ಭಂಡರೀ 
ಭೂಮಿಪರು ದ್ರುಪದನ ಗಂಡುದೊತ್ತಿರು (ಕುವ್ಯಾಆ. ೧೪-೧೬) ; ನಾನು 
ಪಂಪಾವಿರೂಪಾಕ್ಷನ ಗಂಡುದೊತ್ತು (ತುಂಗಭ. ೯೧); ನಾನು ನಿನ್ನ 
ಗಂಡುದೊತ್ತು (ಕಲ್ಲಿಕಾ. ೧೩೬). ಗಂಡುದೊಳ್ತು : ೧. ಪೆಂಡಿರ,ಪೆಸರ 
ಪಿಡಿಯದಿರ್ಪ ಯತಿಗಳ ತೆಂಡವ ಹಿಡಿದು ತಂದಿರದೆ ಗಂಡುದೊಳ್ತಾಗಿಪ 
ಮದನ (ಕುರಾಸಾಂ. ೩೩-೧೪). ೨. "ಖೋಜೆ?” (ಪ್ರಭಣ್ಣ). 

[ಗಂಡು + ತೊಟ್ಟು] 

ಗಂಡುಜೋಯು (ಕ್ರಿ). ಪರಾಕ್ರಮವನ್ನು ತೋರಿಸು; ಶೌರ್ಯ 
ವನ್ನು ಪ್ರದರ್ಶಿಸು: ಅರಿಯಂಗುರ್ಕ್ಯ್ಯುಡಿ ಬಲ್ಲಿದಂಗೆ ಘಟಸರ್ಪಂ 
ಗಂಡುದೋರ್ಪಂಗೆ ಮಾಡಿ (ಎಕ. ೪11, ಶಿಕಾರಿ, ೧೫೧-೪೨ ; 1042); 
ಮಾಳಿಗೆಯಂ ಸುಟ್ಟು ಸೀತೆನೆಯಂ ತಿಂಬಮಗನಂ ಕೊಂದು. ಗಂಡು 
ದೋುವ , , , ಕಟ್ಟಿಗ್ಗರಂತೆ (ಧರ್ಮಾಮೃ. ೯-೧೬೨). 

[ಗಂಡು * ತೋಜು,] 

ಗಂಡುನಡಿಗೆ (ನಾ). ದಿಟ್ಟತನದ ಹೆಜ್ಜೆ ; ಧೈರ್ಯದಿಂದ ನಡೆಯು 
ವಿಕೆ: ಕವಿ ಹೊಸದಾಗಿ ನಿರ್ಮಿಸಿಕೊಂಡಿರುವ ಉದ್ದಂಡ ಸಟ್ಟದಿಯ 
ಗಂಡುನಡಿಗೆ ವೀರಭಾವಪ್ರಧಾನವಾದ ವಸ್ತುವಿಗೆ ಅತ್ಯಂತ ಉಚಿತ 
(ಪರಿಶೀ. ೬೧). "ಹೆಣ್ಣು ನಡಿಗೆ? ಪರಾ. 

[ಗಂಡು 4 ನಡಿಗೆ (ಆ ನಡಗೆ)] 

ಗಂಡುನರ (ನಾ). ಪರಾಕ್ರಮಿಯಾದ ಮಾನವ: ಮೋಹಂಗೊಂಡು 

ಪುಂಡರಕ್ಕ ಸಪುರಿಗೆ ಗಂಡುನರರು ಬರುವುದೆಂತು (ಸೌಗಂಧಿ. ೯೦-೧೦). 
[ಗಂಡು + ನರ್ಯ) 

ಗೆಂಡುನನಿಲು (ನಾ). ಗಂಡುಜಾತಿಯ ನವಿಲು; ಮಯೂರ; 

ಸೋಗೆ: “ಸೋಗೆಯೆನಲ್‌ ಗಂಡುನವಿಲು ? (ಚತುನಿ. ೯೧). 
[ಗಂಡು 4 ನವಿಲು (ಆ ನವಿಲ್‌)] 

ಗೆಂಡುನಾಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (8). [1] 

ಗಂಡುನೆರೆ (ಕ್ರಿ). ೧. *ಶಕ್ತಿಯುಂಟಾಗು; ಸಾಹೆಸಗೂಡು” 
(ಪ್ರಭಣ್ಣ). ೨. ಶಕ್ತಿಯನ್ನು ಹೊಂದು; ಧೈರ್ಯವನ್ನು ಪಡೆ: 
ಪ್ರೀತಿವಟ್ಟುನಡಪುತ್ತಿರ್ಪುಜುಮದು  ಗಂಡುನೆರೆದುಕೊಂಡು ತುಡು 
ಗುಣೆಯಾಗಿ ಭಾಂಡ ಸಂಕರಂಗೆಯ್ಕುತ್ತಿರ್ಪುದುಂ (ಸಂಚತ ೦. 
೨೬೦-೧೯). [ಗೆಂಡು * ನೆರಿ] 

ಗಂಡುಪಂಡಿತವಕ್ಕಿ (ನಾ). ಗಂಡುಗಿಳಿ, ಶುಕ: ಗಂಡುಪಂಡಿತ 
ಪಕ್ಕಿ ಕೇಳ್‌ (ಉದ್ಭಟ. ೭-೭೧). 

[ಗಂಡು + ಪಂಡಿತವಕ್ಕಿ] 

ಗಂಡುಪಾಳ್ಕ (ನಾ). ಕೇವಲ ಗಂಡಸರಿರುವ ಮನೆ: ಮುದುಕಿ 

ಸತ್ತಮೇಲೆ ಆ ಮನೆ ಕೇವಲ ಗಂಡುಪಾಳ್ಯವಾಗಿ ಹೋಗಿದೆ (ರೂಢಿ). 
[ಗಂಡು * ಪಾಳ್ಯ (ಆ ಪಾಳೆಯ) 

ಗಂಡುಪಿಂಡ (ನಾ). ಗಂಡುಪಿಳ್ಳೆ; ಪುರುಷ: ಅದರ, ವಿತರಣೆಯ 
ಕಾಮಗಿರಿಯನ್ನು ಆ ಆ ಮನೆಗಳ ಗಂಡುಪಿಂಡಗಳ ಪಾಲಿಗೆ ಬಿಟ್ಟು 

, (ದೀಪಹ. 11, ೧). [ಗಂಡು 4+ ಪಿಂಡ) 


ಇನೆಲಗ್ಗಾಂಶ 


ಗೆಂಡುಪುತ್ತಳಿ 


ಗಂಡುಪುತ್ತಳಿ (ನಾ). ಗಂಡುರೂಪದ ಬೊಂಬೆ: ಚಿತ್ತೈಸು ಮದನ 
ಮೋಹಿನಿ ಚೆಲುವಿನ ಕರುನೆತ್ತಿಹ ಗಂಡುಪುತ್ತಳಿಯ ಬಿತ್ತರವಡೆದೀ 
ಪಟ್ಟ ಣದೊಳಗೊರ್ವನುತ್ತಮನಾಯಕನಿಹನು (ಕಂನನಿ.. ೯-೪೫). 

[ಗಂಡು * ಪುತ್ತಳಿ (ಎ ಫುತ್ತಟ)] 

ಗಂಡುಪೋರ (ನಾ). - ಗಂಡುಕೂಸು: ರಾಖಿಯ ಕಣ್ಣಮುಂದೆ... 

ಅವಳ ಗಂಡುಪೋರನಲ್ಲದೇ ಇನ್ನೇನೂ ಕಾಣುವುದೇ ಇಲ್ಲ (ಹೊಸಕ್ಸಿ. ೬೩). 
[ಗಂಡು * ಪೋರ] 

ಗಂಡುಬತ್ತ (ನಾ). ಬತ್ತದೊಂದಿಗೆ ಸೇರಿ ಬರುವ ಒಂದು ಬಗೆಯ 
ಬೀಜ; ಹುಲ್ಲುಬೀಜ: ಅಕ್ಕಿಯಲ್ಲಿ ತುಂಬ ಗಂಡುಬತ್ತ ಸೇರಿದೆ 
(ರೂಢಿ). [ಗಂಡು * ಬತ್ತ] 

ಗಂಡುಬಿಡಾರ (ನಾ). - ಗಂಡುಪಾಳ್ಯ. [ಗಂಡು * ಬಿಡಾರ 

ಗಂಡುಬಿದಿರು, ಗಂಡುಬಿದುರು (ನಾ). ಗಟ್ಟಿಯಾದ ಬಿದಿರು; 
ಬಲವಾದ ಚೊಂಬು: ಬಿದಿಯ ಮೆಳೆಯಲಿ ಗಂಡುಬಿದಿರಾಗು 
(ಹೆಚ್ಚಿರ. ೪-೧೩) ; ಗಂಡುಬಿದಿರಿನ ಬಡಿಗೆಗಳು (ಮುಂಬಯಿ. ೪-೫೫). 
ಗಂಡುಬಿದುರು : *ಗಂಡುಬಿದುರು, ಕಿರಿಬಿದಿರು* (ಮೈ ಔಗಿ. 
೨೯-೫೬೭). [ಗಂಡು + ಬಿದಿರ್ಕು ( ಜಿದಿರ್‌)] 

ಗೆಂಡುಬಿದುರು "ಗಂಡುಬಿದಿರು' ನೋ. 

ಗಂಡುಬೀಡು "ಗಂಡುವೀಡು' ನೋ. 

ಗಂಡುಬೀರನಗಿಡ (ನಾ). ಒಂದು ಬಗೆಯ ಗಿಡ: “ಗಂಡುಬೀರನ ಗಿಡ, 
ಗಂಡುಕರೀತುಂಬೆ, ಮೊಗಬೀರಚೆಟ್ಟು* (ಮೈಔಗಿ. ೭-೧೧೭). 

[ಗಂಡುಬೀರೈ * ಗಿಡ (ಆಗಿಡು)) 

ಗಂಡುಬೀರಿ, ಗಂಡಬೀರಿ (ನಾ). ಗಂಡುತನವನ್ನು ತೋರುವವಳು; 
ಹೆಣ್ಣುತನವನ್ನು ಬಿಟ್ಟು ವ್ಯವಹರಿಸುವವಳು : ಗಂಡುಬೀರಿ, ಎಂದು 
ಅನ್ನುತ್ತ ಗಂಡನು ನಿಂತಲ್ಲಿಂದ ಕದಲಲಿಲ್ಲ (ರಂಗರೋ. ೧೮೫); 
ಗೆಂಡುಬೀರಿಯರ ಮಾತಿಗೆ ಮರುಳಾಗಿ ಗಂಡುಜನ್ಮದ ಮೇಲೆಯೇ 
ಸೇಡುಶೀರಿಸಿಕೊಳ್ಳಲು ಕಚ್ಚೆಹಾಕಿ ಅಧಿಕಾರ ದಂಡ ಹಿಡಿದಿದ್ದಳು 
(ಭೂಮಿತಾ. ೭೦) ; ಎಷ್ಟೋ ಜನ ಅವಳನ್ನು ಗಂಡುಬೀರಿ, ಅಮೆಜಾನ್‌ 
ಎಂದು ಕರೆದುದೂ ಉಂಟು (ಆಲಹೂ. ೩೬). ಗೆಂಡಬೀರಿ: ಗಂಡ 
ಬೀರಿಯ ಬಗ್ಗೆ ವಸಂತರಾಯನಿಗೆ ಎಳ್ಳ ಷ್ಟೂ ಆದ ರೆವಿರಲಿಲ್ಲ 
(ಗಂಮಾಯಿ. ೬೧); ಗಂಡಬೀರಿ, ಸುಮ್ಮಗ ದಾರೀಹಿಡಿದು ಹೋಗು 
(ದಾಸಹು. ೧). [ಗಂಡು * ಬೀರ * -ಣ್ಯ)] 

ಗಂಡುಬೀರಿತನ (ನಾ). ಗಂಡುಬೀರಿಯ ವರ್ತನೆ; ಅತಿದಿಟ್ಟತನ: 
ಆಗಾಗ ಗಂಡನಲ್ಲಿ ಗಂಡುಬೀರಿತನ ತೋರಿಸುತ್ತಿದ್ದಳು (ಕಾವೇರಿ. ೧೩೪). 

[ಗಂಡುಬೀರಿ + -ತನ) 

ಗೆಂಡುಬೆಸ "ಗಂಡುವೆಸ' ನೋ. 

ಗಂಡುಭಾಷೆ (ನಾ). ಶಕ್ಕಿಯುತವಾದ ಭಾಷೆ; ವೀರ್ಯವತ್ತಾದ 
ನುಡಿ: ಯುದ್ಧ ನರ್ಣನೆಯಲ್ಲಿ ಶಕ್ತಕನಿಗಳು ಗಂಡುಭಾಷೆಯನ್ನು 
ಬಳಸುತ್ತಾರೆ , ರೂಢಿ). [ಗಂಡು * ಭಾಷೆ] 

ಗೆಂಡುಭೂಮಿ (ನಾ). ಪರಾಕ್ರಮಿಗಳ ನಾಡು; ವೀರರ ಬೀಡು; 
ಗಂಡುಮೆಟ್ಟು: ಚಿತ್ರದುರ್ಗವು ಬಹಳ ಗಂಡುಭೂಮಿಯಾಗಿದೆ 
(ಚಿತ್ರಪಾ. ೭೪); ಮಹಾವೀರ ಪರಶುರಾಮನು ಮೆಚ್ಚಿದ ಗಂಡುಭೂನಿ 
ಯಲ್ಲವೇ ಈ ಕರ್ಣಾಟಕ (ಶ್ರೀವಿದ್ಯಾ. ೩). [ಗಂಡು ೬ ಭೂಮಿ] 

ಗಂಡುಮಗ (ನಾ): ೧. ಗಂಡುಕೂಸು; ಪುತ್ರ: ನವಮಾಸಂ 
ನೆಜಕಿವುದುಮೆನ್ನ ಪೆಂಡತಿ ಗಂಡುಮಗನಂ ಪೆಜಲೊಡಂ (ಪಂಚತಂ. 

ನೆಜ!ಿ ಗಂಡುಮಗನೆನಗಾದರೆ ಮೇಲುದ ಮಜಕಿಮಾಡಿ 

ಕೆಎಂಡನುರ್ದಬ್ಬ ಹೆಜಿಹಿಂಗದೆ ನೋಡಿ ನುಡಿಸುವೆ (ಮೋಹತ. ೧೭-೪); 


೧೮೭-೫) ; 


೨೩೬೯ 


ಗಂಡುಕೊಟ್ಟಿ 


ಗಂಡುಮಗನಾದನಮ್ಮಾ ಕಂಜನೇತ್ರಿಗೆ (ಸೌಗಂಧಿ. ೧೯-೭). ೨. ಸೇವಕ; 
ಗಂಡಾಳು : ಇಂದು ಗಂಡುಮಗ ಕೆಲಸಕ್ಕೆ ಬರಲಿಲ್ಲ (ರೂಢಿ). 
[ಗಂಡು * ಮಗ) 
ಗಂಡುಮಗು (ನಾ).ಎಗಂಡುವುಗ೧. : ಗಂಡುಮಕ್ಕಳಿಲ್ಲದ ಮುಂಡೆಯ 
5 | ಮನಸ್ಸು ಗುಂಡಿಗಿಂತ ಗಟ್ಟಿ (ಗಾದೆ). "ಹೆಣ್ಣುಮಗು? ಪರಾ. 
[ಗಂಡು * ಮಗು] 
ಗಂಡುಮಲಸೂತ್ರ (ನಾ). ಗಟ್ಟಿಯಾದ ತಿರುಪು, --ಮರಸುತ್ತು : 
ಆ ಪಾತ್ರೆಗೆ ಒಂದು ಕೊಳವೆ ಹಚ್ಚಿರುತ್ತದೆ. ಅದರ ತುದಿಗೆ ಹೊರ 
ಮೈಯಲ್ಲಿ ಗಂಡುಮಲಸೂತ್ರದ ಪೇಚುಗಳಿರುತ್ತವೆ (ಮುಂಬಯಿ. ೪-೭೨). 
10 [ಗಂಡು * ಮಲಸೂತ್ರ] 
ಗಂಡುಮಕಿ (ನಾ). ಎಳೆಯ ಗಂಡುಪ್ರಾಣಿ; ಗಂಡುತಿಶು: 
ಚಾಓಕ್ಕೆರ-ಗುಬ್ಬಿಗೆ ಹುಟ್ಟಿದ ಗಂಡುಮಜಕಿ (ನಾಚಿರಾ. ಕಿ); ಗಂಡುಮಜಕಿ 
ಗುಹೃದಲಿ ಸಂಗವಕೊಂಡು ಸಾವಂದದಲಿ (ಕುವ್ಯಾಆ. ಓರಿಇ. ೨೬-೮೬). 
[ಗಂಡು + ಮಜಾ] 
15|ಗಂಡುಮಿಗು (ಕ್ರಿ). ಪೌರುಷ ಹೆಚ್ಚಾಗು; ಬಹಳವಾಗಿ ಸೊಕ್ಕು: 
ಗಂಡುಮಿಕ್ಕುಪತಾಪಿಸುವುದುದ್ದಂಡಿಸುವುದೇ ನನ್ನ ಸಾಕಿದೆ ಗಂಡನೋ 
ನೀನೀಗಳೋಹಿಯೊ ಬೊಜಗನೊ (ಬಸಪು. ೪೦-೩೪) ; ಅಕ್ಕಜಕಿಂದಂ 
ಸಾಕಲಾಗಿ ಪಿರಿದುಂ ಗಂಡುಮಿಕ್ಕು ಮೆಯ್ಯಣತಯದೇ ಮೇಲುತಾಗಂ 
ನೋಡದುಕ್ಕು ಸೊಕ್ಕಿಂ ಬೆಳೆದು ಜವ್ವನಂ ಬಡೆದು ಜೂದುಂಗಾಜನಾದೆಯಲ್ಲ 
10 (ಸಮ್ಮಳೌ. ೧೦-೮). [ಗಂಡು + ಮಿಗ್ಳು) 
ಗಂಡುಮಿಸಾರು (ಕ್ರಿ). ಉದ್ಭಟಿನಾಗು; ಹತೋಟಮಾರು: ಹಾಗಾದರೆ 
ಹೊಲೇರ ಗಂಡುಮಾರಿದರನ್ನು (ಹೊಸಂಸಾ. ೩೬-೯). 
[ಗಂಡು ಮಾರ್ಕು (ಆ ಮಾಜು)) 
ಗಂಡುಮೆಟ್ಟು (ನಾ). ಪರಾಕ್ರಮಿಗಳ ಭೂಮಿ; ಕೆಚ್ಚಿನ ನೆಲ: 
ಕರ್ನಾಟಕದ ಗಂಡುಮೆಟ್ಟಿನ ಸ್ಥಲವಾದ ಸೊಲ್ಲಾಪುರ (ಕನ್ನನು ೧-೧೬೦); 
ಕನ್ನಡಿಗರ ಗಂಡುಮೆಟ್ಟಾದ ಕಮ್ಮಟಿದುರ್ಗ (ರಾಜ್ಯೋದ. ೭೧). 
[ಗಂಡು + ಮೆಟ್ಟು) 
ಗಂಡುಮೇಳಿಗ (ನಾ). ವಿಟಿ: ಗಂಡುಮೇಳಿಗರ ಕೈ ಬೆಮರೊಂದದ 
ಸೂಳೆನೇಳಂ (ಚಿಕವಿ. ೬-೧೫೫). 
ತ [ಗೆಂಡು * ಮೇಳಿಗೆ] 
ಗಂಡುರಾಮೆ, ಗಂಡರಾಮಿ (ನಾ). - ಗಂಡುಬೀರಿ: ಮಗಳು 
"ಗಂಡುರಾಮೆ'ಯಾಗಿ ನಡೆಯುತ್ತಿರುವುದನ್ನು. ನೋಡಿದಾಗ ಅವರು 
ವಿಚಾರಿಸತೊಡಗಿದರು (ರಂಗರೋ. ೧೮೭) ; ಅಲೆದಾಡುತ್ತಿರುವ ಗಂಡು 
ರಾಮೆಗಳ ಗುಂಪು (ಜೀದಾನ. 3೪); ತಾನು ಕೇನಲ ಗಂಡುರಾನೆಯಂತೆ 
5"... ವರ್ಶಿಸಿದೆ(ಚೀನಬಾ.೧೩೫). ಗಂಡರಾವಿನಿ: ಯಾವಾಗಲೂ ಗಂಡರಾಮಿ 
ಯಂತೆ ಪುರುಸಕೊಡನೆ , . , ಆಕೆಯ ಕಾಲಕ್ಷೇಪ (ಕುಮುದಿ. ೧೨೬); 
ನಾಚಿಗಿ ಬಿಟ್ಟ ನಿಂತೆ ಗಂಡರಾಮಿ ಹಾಂಗ (ನಡುವು. ೧೦೩) ; ಎಲ್ಲಾರೂ 
ಆಂಬೋಹಾಂಗ ನೀ ಗಂಡರಾಮಾನ ಖರೆ ನೋಡು (ಅಮಿ. ೨೨). 
[ಗಂಡು + ರಾನಿ] 
| ಗೆಂಡುರೊಪು (ನಾ). ಗಂಡಸಿನ ರೂಪು; ಪುರುಷಾಕಾರ : ಪುಟ್ಟಿದಂ 
ಸಂಸಾರ ಸುಖದ ಲೀಲೆಯಿನಲ್ಲಿ ಸುಮುಹೂರ್ತವೇ ಗಂಡುರೂಪಾದ 
ತೆಜನಾಗೆ (ಬಸರ. ೧-೧೩೧). [ಗಂಡು * ರೂಪು) 
ಗೆಂಡುರೊಟ್ಟಿ (ನಾ). ಎಲೆಯ ಮೇಲೆ ತಟ್ಟಿ, ಎಲೆಯನ್ನು ಮುಚ್ಚಿ 
ಕೆಂಡದಲ್ಲಿ ಬೇಯಿಸುವ ರೊಟ್ಟಿ; ಒರಟಾದ ರೊಟ್ಟಿ; ಕೆಂಡರೊಟ್ಟಿ: 
4೨ ನಡುನಡುವೆ ಗಂಡುರೊಟ್ಟ ಉಣ್ಣುವ ಪ್ರಸಂಗಗಳು (ಬಿಟ್ಟಹೊ. ೨೧). 
[ಗಂಡು * ಕೊಟ್ಟ] 


ಗಂಡುವರಿಜ ೨೩೭೦ 'ಗೆಂಡೂಸೆ 


ಗೆಂಡುವರಿಜ (ನಾ). ಪೌರುಷವನ್ನು ಪಡೆದವನು ; ಶೂರ; ಧೀರ: ಗೆಂಡುಸು "ಗಂಡಸು? ನೋ. 


ನಿಷ್ಚ ಸೊಗದ ಗಂಡುನರಿಜಂಗೆ ಗೆಲವಕ್ಕೆ (ರಾಮಾಶ್ವ. ೯೮-೧೫). ಗಂಡುಸೂಳೆ (ನಾ). ೧. ದಿಟ್ಟಳಾದ ವೇಶ್ಯೆ; ಗಟ್ಟಿಗಿತ್ತಿಯಾದ 
[ಗಂಡುವರಿಜು * -೮,] ಸೂಳೆ: ತಿಳುಹಿ ಮಅಹಾದಲ್ಲಿ ಜಾಣ್ಮೆಯನಲರಿಸುತ್ತೊಯ್ಯಾರದಲಿ 
ಗೆಂಡುವರಿಜು, ಗಂಡವರಿಜು (ನಾ). ಗಂಡುರೂಪು; ಪುರುಷಾಕಾರ: ಸುಳಿಸುಳಿದು ಬೆಣಿಹಪುತ ಗಂಡುಸೂಳೆಯ ತೆಜದಿ ನಡೆವುತ್ತ (ಬಸಪು. 


ನಯನಾಕರ್ಷಣದೆ ಗಂಡುವರಿಜಂ ಕೈಕೊಂಡುದೋ (ಪಂರಾಮಾ.]5 ೪೨-೧೬). ೨. ಚತುರಳಾದ ವೇಶೈ : (ಕ). [ಗಂಡು * ಸೂಳೆ) 
೩-೩೮) ; ಈ ರೀತಿಯಲ್ಲಿ ಗಂಡುವರಿಜಂದಳೆದೆ ಪಂಚಭೂತಂಗಳಂತೆ ಗಂಡುಹಂಜೆ (ನಾ). ಒಂದು ಬಗೆಯ ಸಸ್ಯ: ಅಳಿಲೆಕಾಯಿ, 


(ಭಾರಶಾಂ. ೩೭-೨೭೪). ಗಂಡವರಿಜು: ಸೊ «ಲದಿಂದೆಳಸಿ ಕೊತ್ತಂಬರಿ, ಭದ್ರಮುಸ್ತೆ, ಶುಂಠಿ, ಗಂಡುಹಂಜೀಬೇರು. . . 
ಸುಆಅಕಿಯಿಸುವ ಕಡೆಗಣ್ಣ ನೋಟದಿಂ ಮಾಟದ ಗಂಡವರಿಜೆಂದಲಂದು ಹಸಿಶುಂಠಿಯ ರಸದಿಂದ ಅರೆದು ಸಕ್ಕರೆವೆರಸಿ ತೆಗೆದ.ಕೊಳ್ಳಲು ಶ್ಲೇಷ್ಮ 
(ಪಂರಾಮಾ, ೭-೧೦೫ ವ) ; ಗಂಡವರಿಜು, ಗಂಡನಸದನ (ಶಮದ. ಜ್ವರ ನಾಶ (ಸಕನೈ. ೮೭), [ಗಂಡು + ಹಂಜಿ] 
೨೯೪ ಪ್ರಯೋ). [ಗಂಡು + ಪರಿಜು] 10| ಗಂಡುಹುಳು (ನಾ). ೧. ಗಂಡು ಕ್ರಿಮಿ: (8). ೨. ಗಂಡು ಜೇಡ: 
ಗೆಂಡುವಳಿ (ನಾ). “ಗಂಡಿನ ಕಡೆಯವರು? (ಜಾನಕೋ. ೪೫). (ಕ). ೩&೩. ಗಂಡು ಸಂತಾನ: ನಾಳೆ ಸತ್ತಮೇಲೆ ಬಾಯಿಗಿಷ್ಟು 
[ಗಂಡು + ಬಳ್ಳಿ (ಆ ಬಟ್ಕ್‌)] ನೀರನ್ನು ಬಿಡಲು ಒಂದು ಗಂಡುಹುಳುವಾದರೂ ಬೇಡನೇ? (ಮರಮ- 
ಗಂಡುವಾಳ (ನಾ). ಎರಡು ಇಂದ್ರಿಯಗಳುಳ್ಳ ಒಂದು ಬಗೆಯ ೨೦) ; ಅಂಥ ದೊಡ್ಡ ರಾಜವಂಶದಲ್ಲಿ ಕೊನೆಗೆ ಒಂದು ಗಂಡು 
ಕ್ರಿಮಿ; ಎರೆಹುಳು; ಮಣ್ಣುಹುಳು: ಶಂಬೂಕ ಮಾತೃವಾಹಿ ಹುಳುವೂ ಉಳಿಯಲಿಲ್ಲ. (ರೂಢಿ). [ಗಂಡು ಹುಳು (<£ ಪುಟು)] 
ಶಂಖ ಶುಕ್ತಿ ಗಂಡುವಾಳ ಜಲೂಕ ಭೂನಾಗಾ ಪಾದೋದರೆ |1| ಗಂಡುಹೂವು (ನಾ). ಗಂಡಿನ ಅಂಶವಿರುವ ಹೂವು; ಕೇಸರ 
ಕ್ರಿಮ್ಮಾದಿ ದ್ವೀಂದ್ರಿಯಗಳ್‌ (ತತ್ತ್ವಪ್ರ. ೯೮). ವಿರುವ ಹೂವು: ಕೇಸರವುಳ್ಳ ಹೂವು ಗಂಡು (Male or Staminate 
[< ಸಂ. ಗಂಡೂಪದ ” ಎರೆಹುಳು] Flower). ಗಂಡುಹೂವು ಕಾಯಿಬಿಡದೆ ಒಣಗಿ ಹೋಗುವದು. ಹೆಣ್ಣು 
ಗಂಡುವೀಡು, ಗಂಡುಬೀಡು (ನಾ). ೧. ಪೌರುಷದ ಬೀಡು; ಹೂವು ಬಲಿತು ಕಾಯಾಗುವುದು (ಸಸ್ಯಶಾ. ೫೩). "ಹೆಣ್ಣು ಹೂವು? 
ವೀರತ್ವದ ನಾಡು : -ಜವನಂ ಜವಂಗೆಡಿಸುವಾ ಗಂಡುವೀಡು ಪರಾ. [ಗಂಡು * ಹೂವು (ಆ ಪ್ಯೂ)] 
(ಶ್ರೀರಾಮಾ, ೪೫೫-೨೭). ೨. ಕೇವಲ ಗಂಡಸರೇ ವಾಸಿಸುವ ಸ್ಥಳ; 20| ಗಂಡುಹೊಳೆ (ನಾ). ಎ ಗಂಡುದೊಜಕೆ: ಶೋಣಃ, ಹಿರಣ್ಯವಾಹಃ- 
ಗಂಡು ಬಿಡಾರ: ಪೆಣ್ಣೆಂಬ ಸುಳಿವಿರದೆ ಬರಿ ಗಂಡುವೀಡಾಗಿ ೨ ಶೋಣನದಕ್ಕೆ ಹೆಸರು, ಇದು ಗಂಡುಹೊಳೆ (ಸಿದ್ಧಾಂತಿ. ೭೮). 
ಭೀಷಣತೆವೆತ್ತುದಾ ಕುಂಭಕರ್ಣ ಪ್ರಪಂಚಂ (ಶ್ರೀರಾಮಾ. ೪೫೬-೨). [ಗಂಡು 4 ಹೊಳ್ಳೆ (ಆ ಪೊಲಕಿ,)] 
ಗಂಡುಬೀಡು: ೨. ಹಾಸ್ಟಲೂಟ ಚಿನ್ನವೇ ಹೇಳು. ಎಲ್ಲಾ ಶುದ್ಧ | ಗೆಂಡೂಪದ (ನಾ). ೧. ಎರುಬುಹುಳು ; ಎರೆಹುಳು: “ಗಂಡೂ 
ಗಂಡುಬೀಡು (ಮರಳಿ. ೯೭). "ಹೆಣ್ಣು ಬೀಡು? ಪರಾ. ಪದಾಖ್ಯಮದು ಕಿಂಚುಳಕಂ (ವಸ್ತು ಕೊ. ೨೩-೮); “ಗಂಡೂ 
[ಗಂಡ + ಬೀಡ್ಕು] 25 ಪದಾಖ್ಯಮೆನೆ ನಾಯಿನೊಳಲೆಗಕ್ಕು ನಾಮಂ” (ಮಂಗರಾ. ೧೨೨-೮). 
ಗಂಡುವೆಸೆ, ಗಂಡುಬೆಸ (ನಾ). ಪೌರುಷದ ಕಾರ್ಯ ; ಶೌರ್ಯದ | | [ಸಂ.] 
ಕೆಲಸ: ಕೆಂದೊಡೆ ಸಾಯಲುಜ್ಞುಗಿಸುವಾಸನಪಲ್ಲಟಿದಲ್ತಿ ಬಾಯ್ಗೆ | | ಗಂಡೂಪದಿ (ನಾ). ಹೆಣ್ಣು ಎರುಬು ಹುಳು; ಹೆಣ್ಣು ನಾಯಿನೊಳಲೆ. 
ವಂದಂದದೊಳೆಂದೊಡೆಂದುದನೊಡಂಬಡಿಸಿಚ್ಚೆಯ ಬಿಚ್ಚತಿಕ್ಕೆ ನಾಣಿಂದ [ಸಂ. ಗಂಡೂಪದಿಲ] 


ಮಗಲ್ಲು ಗಂಡುವೆಸ (ಪಾಕಾಂ. ಬೆಸ]ದೊಳ್‌' ಬಸದಪ್ಪ ಪೊಡರ್ಪು ರೂಪು| | ಗಂಡೂಷ (ನಾ). ೧. ಬಾಯಿ ಮುಕ್ಕುಳಿಸುವುದು : “ಗಂಡೂಷಃ, 
ಮೈಗುಂದದ ಚೆಂದವಿಂಗೊರಲ ಮೆಲ್ಲುಲಿಯೊಪ್ಪಿದುದೊಲ್ವ ಕೂಟಿದೊಳ್‌ |30| ಮುಖಪೂರೆಣಂ-ಈ ೨ ಮುಕ್ಕುಳ್‌? (ಹ ಲಾ ಯು. ೧೩೦-೧೦೦) ; 


(ಚಂದ್ರು. ೪-೬೩೭).. ಗಂಡು ಬೆಸ; ಮೇಲಿನ ಪ್ರಯೋಗದ| "| *ಗಂಡೂಸಮೆನೆ ಮುಕ್ಕುಳಿಸೆ ನಾಮಮಕ್ಕುಂ? (ಮಂಗಲಾ. ೧೩೬-೪೧); 
ಪಾಠಾಂತರವನ್ನು ನೋಡಿ. [ಗಂಡು + ಬೆಸ] ಮಾನಸೋನ್ಮತ್ತ ಕಾಮಿನೀ ಗಂಡೂಷ ಸೀಧು ಸೇಕ ಪುಳಕಿತ ವಕುಳ 
ಗಂಡುವೆಸರು (ನಾ).. ಗಂಡಸಿನ ಹೆಸರು: ಮುಸುಡುಗಾಣದ ತೆಜದಿ ಮುಕುಳ (ಪಂಪಭಾ. ೫-೧೦ ವ); ಸನ್ನಿಪಾತಜ್ವರದಲ್ಲಿ , . . ಗಂಡೂಷ 
ಹಿಂದೆ ಸೊಡರಿಟ್ಟು ನೆಆಕಿನಸಿದ ರಾಗದಿ ಕೊಳೆತ ಹಾಡ ಬಗುಳುತ ಗಂಡು ತೀಕ್ಷ್ಣವಾದ ಕಬಳಂಗಳಂ ಮಾಡಿಸುವುದು ( ಸಕವೈ. ೧೫೭). ೨. ಬಾಯಿ 
ವೆಸರು ಸುಳಿಯಲ್ವೆ ಬಾರೆನ್ನಾಣೆಯೆಂಬ ಮುದುಪಾಆರ್ದಳೊಂದೆಸೆ [351 ಮುಕ್ಕ್ಫುಳಿಸುವ ನೀರು: ಪಂಡಿತನೊಡನಮೃತಾಕ್ಷರ ಗಂಡೂಷಮನು 
ಯೊಳು (ಹಡಕಾ. ೪-೨೭). [ಗಂಡು + ಪೆಸರು (ಲ್‌ ಪೆಸರ್‌)) ಗುಳ್ವತೆಜದನುಗ್ರಾಹಿಸೆ (ಶಾಂತಿಪು. ೮-೧೮೯) ; ಮದ್ಯೆ ಗಂಡೂಸದಲಿ 
ಗಂಡುಶಿಲೆ (ನಾ). ದೊಡ್ಡ ಶಿಲೆ; ಹೆಬ್ಬಂಡೆ : ಗಂಡುಶಿಲೆಯ ಬೀಜುತೆ ` ಬಕುಳನ ಮರವ ಬುಲ್ಲವಿಸಿದೆವು (ಕುವ್ಯಾಅ. ೧೯-೧೩). [ಸಂ.] 
ಓರಂತೆ ಹಿಡಿದು ದೆಸೆದೆಸೆಗೆ (ಜೆಬಪು. ೨೮-೨೦). [-ಆಸೆಂ. ಗಂಡಶಿಲಾ] ಗಂಡೂಷಂಗೈ (ಕ್ರಿ). ಮುಕ್ಳುಳಿಸು: ದ್ರಾಕ್ಷಿಹಣ್ಣಿನ ಪಾನಕವಂ 
ಗೆಂಡುಕೈಲಿ (ನಾ). ಶಕ್ತಿಯುತವಾದ ಶೈಲಿ; ಪ್ರೌಢ ಶೈಲಿ: ಗಂಡೂಷಂಗೈನ್ರದು (ಸಕವೈ. ೨೮೬). [ಗಂಡೂಷ * ಗೈ (ಲ.ಕೆಯ್‌,)] 
ಶ್ರೀ ಜಗನ್ನಾಥದಾಸರದು ರಾಜಶೈಲಿ, ಗಂಡುಶೈಲಿ (ಜಗದಾ. ೩೨೨). 40| ಗೆಂಡೂಷೀಕೃತ (ಗು). ಮುಕ್ಕುಳಿಸಲ್ಪಟ್ಟ: ಗಂಡೂಹೀ 
[ಗಂಡು + ಶೈಲಿ) ಕೃತ ಲವಣಾಬ್ಕಿಜಲನುಮೆನಿಪ್ಪಗಸ್ತ್ರ  ಮುನಿಗಾಶ್ರಯಮಾಗಿರ್ದ ದಕ್ಷಿಣ 
ಗಂಡುಸಂತತಿ (ನಾ). ಗಂಡು ಸಂತಾನ; ಗಂಡುವಂಶ: (ಜle- ದಿಗ್ಭಾಗದೊಳ್‌ (ಪಂಚತಂ. ೩೮೮-೧). [ಸಂ.7 
line ಪತ್ರಿನಿ. ೫೧). [ಗಂಡು * ಸಂತತಿ] ಗಂಡೂಷೆ (ನಾ). ೧. ಬಾಯಿ ಮುಕ್ಳುಳಿಸಲು ಬೊಗಸೆಯಲ್ಲಿ 
ಗೆಂಡುಸಿ(ನಾ). (2) : “ಕೊಜ್ಜ, ನಪುಂಸಕ, ಷಂಡ (ಸರ್ವಜ್ಞ-ಕೋಶ) ; ತೆಗೆದುಕೊಳ್ಳುವ ನೀರು: “ಬಾಯಿ ಮುಕ್ಕಳಿಸುವ ನೀರು? 


ಸಂತೆಯಂಗಡಿ ಸೂಳೆ ಮುಂತೊಲಿವ ಡೊಂಬತಿಯ ಎಂತು ಗಂಡುಸಿಯ |45 (ಗಂಗಾಮ. ೧೦೯). ೨. ಮೇಲಕ್ಕೆ ಉಬ್ಬಿದ ಹೊಕ್ಕಳು : * ಮೇಲಕ್ಕೆ 
ಜೋಗತಿಯ ಹೋದವನ ಸಂತಾನ ಕೆಡುಗು (ಸರ್ವಜ್ಞ. ೧೯೪೭). [?]: ಆದ ಹೊಕ್ಕಳು? (ಗಂಗಾಮ ೧೦೯). (ಸಂ. ಗಂಡೂಷಾ] 


ಗಂಡೆದೆ 


ಗಂಡೆದೆ (ನಾ). ೧. ಗಂಡಸಿನ ಎಜೆ. ೨. ಎದೆಗಾರಿಕೆ; ಧೈರ್ಯ, : 
ಕಠಿಣ ಪ್ರಸಂಗಗಳನ್ನೆ ದುರಿಸಲು ಗಂಡೆಡೆಯ:ಳ್ಳವರಾಗಬೇಕು 
(ಧರ್ಮಸಾ.೫೨); ವ್ಯರ್ಥವಾಗಿದೆ ವ್ಯಕ್ತಿಶಕ್ತಿಯಪಾರ್ಥಗೊಂಡಿದೆ ಗಂಡೆದೆ 
(ನೆಲಮು. ೫೩) ; ಅವನು ಗಂಡೆದೆಯಿಂದಲೇ ಕಾಳಗಕ್ಕಾಗಿ ಆಹ್ವಾನಿಸಿ 
ದನು (ಬಂಗಾಹೆ. ೪೯). "ಕಚ್ಚಿದೆ? ಪರಾ. 

[ಗೆಂಡು * ಎದೆ (ಆ ಎರ್ದೆ)] 

ಗಂಡೆಲೆ (ನಾ). (ಮುತ್ತುಗದ ಕೊನೆಯಲ್ಲಿ) ಮಧ್ಯದ ಡೊಡ್ಡ 
ಎಲೆ; ಗುಂಡಾಗಿರುವ ಎಲೆ: ಸಮಾಪದಲ್ಲಿದ್ದ ಆಗಲಗಲವಾದ 
ಮುತ್ತು ಗದೆ ಗಂಡೆಲೆಯನ್ನು ಕಿತ್ತು ಅದರಲ್ಲಿ ದೊನ್ನೇಕಟ್ಟ ನೀರನ್ನು 
ಅದರಲ್ಲಿ ತುಂಬಿಕೊಂಡು ಬಂದು ರಾಜನಿಗೆ ಒಪ್ಪಿಸಿದನು (ಪೇಟೀಮಾ.೫). 

[ಗಂಡು + ಎಲೆ] 

ಗಂಡೆಸೆ (ಕ್ರಿ). ಗಂಡುತನವನ್ನು ಬೀರು; ಸೊಕ್ಳುತೋರು ; ಉದ್ಭತ 
ನಾಗು: ಮಲೆವವರಿಲ್ಲಗಂಡೆಸೆವರಿಲ್ಲಿದಿರಿಪ್ಪವರಿಲ್ಲ ತೇಜವೆಂದುಲಿವವರಿಲ್ಲ 
(ಎಕ. ೪11, ಶಿಕಾರಿ.೧೧೯-೩೪ ; 1181). [ಗಂಡು * ಎಸ್ಮಿ) 

ಗಂಡೇಳ್‌, ಗಂಡೇಳು (ಕ್ರಿ).೧. ಗಂಡುತನ ಹೆಚ್ಚಾಗು; ಪೌರುಷ 
ಪುಂಟಾಗು ; ಶೌರ್ಯವನ್ನು ಹೊಂದು: ಗಂಡೇಳ್ವ ಭೂತಮುತ್ರ್ರೇತ 
ಜಾತಂಗಳಿಂ ದಿಂಡುರುಳ್ವ ಪೊರಳ್ವ ನರಳ್ತಾ ಪರಾಕ್ರಮಿಗಳಿಂ (ಚೆಬಪು. 
೧೬-೨೧). ಗಂಡೇಳು ; ೧. ಖಂಡಗಳ ಬೆಟ್ಟವಂ ಕಂಡು ರಾತ್ರಿಂಚರರ್‌ 
ಗಂಡೆದ್ದು ಕಡಿದು ಹೊಡೆಗೆಡಹಿ (ಲಶಿಚಿಂ. ೧೭-೧೭) ; ಗಂಡೆದ್ದು 
ಗಗನಕುರ್ವಿಗೆ ಕಣಕಣನೆ ಹೊಯ್ಸೆಂಡಿನಂತಿಳಿದೇಟುತಿಹರು (ಭರಚ. 
೬೩-೫೪) ; ೨. ಧೈರ್ಯವನ್ನು ಹೊಂದು; ಉತ್ಸಾಹಗೊಳ್ಳು : 
ಬೆಂಡೇಳ್ವ ಕಣ್ಣಿಂದೆ ಬೇಟವಮಾಳ್ಪಳು ಗಂಡೆದ್ದೊಲಿದು ಚುಂಬಿಸುವಳು 
(ಕುರಾಸಾಂ. ೨೪-೧೩೨). [ಗಂಡು * ಏಳು, (ಆ ಏಲರ್ಶ್‌)) 

ಗಂಡೇಳು "ಗಂಡೇಳ್‌' ನೋ. 

ಗೆಂಡೇಜು (ಕ್ರಿ). ಗಂಡುತನ ನಿರು; ಶೌರ್ಯ ಹೆಚ್ಚಾಗು: 
ಬಳಿಯಂ ಮೆಯ್ಗ್ಲೊಂಡು ಗಂಡೇಜಕಿ ತತ್ಯಲಿಯಂ ತಾಂ ಬಿಡೆ (ಎಕ. ೪, 
ಹಾಸನ. ೭೨-೩೨ ; 11601) ; ಕಾಂತಾರದೊಳ್‌ ಬಿಟ್ಲು ಸಾವವನಂ 
ತಂದೆನಗಿತ್ತೊಡೆಯ್ದೆ: ನಡೆಪಲ್‌ ಮೆಯ್ವೊಯನ್ಹು ಗಂಡೇಆಿ. , . 
ಎನ್ನಂ ಪಿಜಿದುಂ ಪರಾಭವಿಸಿದಂ (ನೀಮಿಪು. ೭೬-೧೫೧) ; ದರ್ಪಕನ 
ದರ್ಪಂಬೆರಸೆಳಕುಳಿಗೊಂಡು ಗಂಡೇಜಕಿದ ಗಂಡೆಗಾಡಿ ರೂಢಿವಡೆಯೆ 
(ಅನಂಪು. ೬-೨೨ ವ್ರ; ಮಂಡೆ ಯನೊತ್ತಿ ಪೆರ್ಭುಜಗಳನೆಎರಸಿ 
ಹೊನ್ನ ೦ಡೆಯೊಳ್‌ ಪನಿನೀರನಿತ್ತು ಖಂಡೇಂದುವದನಬಾಲೆಯರು ಗೆಲಿಸಿ 
ಕುಡೆ ಗಂಡೇಜ ಮಾತನಾಡಿದನು (ನೋಹತ. ೧೨-೯೧). 

[ಗಂಡು + ಏಜ್ಯು (ಆ ಏಜರ್‌)] 
ಗಂಡೋದ್ಧಾರಿ (ಗು). ಕೆನ್ನೆಯಲ್ಲಿ ಹೊರಸೂಸುತ್ತಿರುವ; ಕಪೋಲ 


ದಲ್ಲಿ ಮೂಡಿರುವ: ಸೌಮಿತ್ರಿ ಸುಗ್ರೀವಂಗೆಂದನುದಂಚಿತ ಭ್ರುಕುಟ |. 


ಗಂಡೋದ್ಗಾರಿ ಘರ್ಮೊೋದಕಂ (ಪಂರಾಮಾ, ೧೧-೧೭೩). 
[ಗಂಡ್ಕ 4 ಉದ್ಗಾರಿ] 


ಗಂಡೋಲ (ನಾ). ೧. ಕವಳ; ತುತ್ತು; ಗ್ರಾಸ. ೨. ಹಸಿಯ | 


ಬೆಲ್ಲ: ಅರಳೊಳ್ಳುಗಂಧಮಂ ಗಂಡೋಲದೊಳು ಸವಿಯು ಬೆರೆದಂತೆ 
 (ಮಹಾಂತೇ. ೨೦-೧). [Xಂ.] 
ಗೆಂಡೋಲಿ, ನಾ). ಗಂಡು ಎರಳೆ, ಜಿಂಕೆ: (ಕಿ). 
[ಗಂಡು +2] 
ಗಂಡೋಲ್ಕಿ (ನಾ). ಕಡಜದ ಹುಳು; ಕಡಜೀರಿಗೆ: ಯೇಸುವಿ 


ನೊಳಿರುವ ಧರ್ಮಾಸೂಯೆಗಾಂ ದುಡುಕೆ ಗಂಡೋಲಿಗಳ ಗೂಡಿಗೆಸೆದ [45 


ಕಲ್ಲಂತಾಗದಿರದು (ಗೊಳ್ಳೊಥಾ. ೮-೧). [ಆ ಸಂ. ಗಂಧೋಲಿಲ್ಲಿ 


೨೩ ೭ಗಿ 


ಗಂದವಟಗೆ 


ಗಂಡೌಷಧ (ನಾ). ಉತ್ಕ್ರಮಣ ಕಾಲದಲ್ಲಿ ವೈದ್ಯರು ಉಪ 
ಯೋಗಿಸುವ ಪರಿಣಾಮಕಾರಿಯಾದ ನಾಲಿಗೆಗೆ ಬಳಿಯುವ 
ಒಂದೂ ಔಷಧ: “ನಾಲಿಗೆಗೆ ಹಚ್ಚುವ ಒಂದು ಔಷಧ” (ಅನಂನಾ). 
[ಗಂಡ್ಯ + ಔಷಧ] 
ಗಂತಲು (ನಾ). ಬೈಗಳು; ನಿಂಡೆ(?): ಗಂತಲು ಹಾಕುವನೊ ಎಂದು 
ಹೆದರಿ (ಕಾಮಿಕಾಂ. ೧೫೭). [2] 
ಗೆಂತವ್ಯ (ನಾ). ಸೇರಬೇಕಾದ ಸ್ಥಳ; ಗುರಿ: ಕೇವಲ ಮಾರ್ಗದ 
ಗಂತವ್ಮ ಇದು (ವಚಸಂ. ೩೩೫1, ಒಳಗೆ ಪ್ರವೇಶ) ; ಮುಂಬರಿದನಾ 
- ಸ್ವಾಮಿಕಾರ್ಯಂ ಕುರಿತ ಗಂತವ್ಯಕೆ (ಶ್ರೀರಾಮಾ. ೪೧೦-೩೧೧). 
0 [ಸಂ.) 
ಗಂತಿ, (ನಾ). ಜ್ಭ ನಸಂನ್ಯಾಸಿನಿ: ಆಜಿಗಣದಾ ರಾಜ್ಞೀಮತೀ 
ಗಸ್ತ್ರಿಯೂರ್‌ (ಎಕ. 11, ೯೭-೧; ಸು. ೬೩೦೦) ; ಶೀಲವತೀ "ಮಹಾ 
ದೇವಿಯುಂ ಸುವ್ರತ ಗಂತಿಯರಲ್ಲಿ ದೀಕ್ಷೆಯಂ ಕೈಕೊಂಡು (ಧರ್ಮಾಮೃ. 
[ಆ ಕಂತಿ] 
ಗೆಂತ್ಮಿ (ನಾ). ಗಂಟು; ಗ್ರಂಥಿ; ಗೆಡ್ಡೆ: ಹಣೆಯ ತಿಲಕವನ್ನಾಗಲಿ, 
ಬೆನ್ನಿನ ಗಂತಿಯನ್ನಾಗಲಿ ಕಾಣಲು ಕನ್ನಡಿಗೇ ಹೋಗಬೇಕು (ಜೀವಸಾ. 
ಗಂತಿಗಳು ಗಂಟುಗಳು ಮಡಿಫು ಮಡಿಪುಗಳಲ್ಲಿ ಸ್ವಂತಕೇ 
ದುರ್ದರ್ಶ (ಮಂಕುಕ. ೧೯೪). [ಆ ಸಂ. ಗ್ರಂಥಿ) 
ಗಂತು (ನಾ). ೧. ಹಾದಿ; ಮಾರ್ಗ. ೨. ಹಾದಿಕಾರ; ಪಥಿಕ; 
ಪ್ರಯಾಣಿಕ. ೩. ಸುಳಿದಾಟ; ಚಲನೆ: ತಿರುತಿರುಗಿ ಸುಳಿವ 
ಜಲಜಂತುಗಳ ಗಂತುಗಳ ನೆರೆನೆರೆದು ಮುನಿಜನಂ ಸೇವಿಸುವ ಭಾವಿಸುವ 
ಗಂಗೆಗೆವನಿಜೆ ಬಂದಳು (ಜೈ ಮಿಭಾ. ರ೯-೫). [ಸಂ.3 
ಗಂತ್ರ.(ನಾ). ಸಂಚರಿಸುವವನು; ಪ್ರವಾಸಿ; ಪ್ರಯಾಣಿಕ. 
ಗೆಂಶೃಗಂತವ್ಯಭಾವ - ಪ್ರಯಾಣಿಕನಿಗೂ ಅವನು ಹೋಗುವ 
ಸ್ಥಳಕ್ಕೂ ಇರುವ ಸಂಬಂಧ: ಗಂತೃಗಂತವ್ಮಭಾವವೂ ಜೀವ 
ಪರಮಾತ್ಮರಿಗಿದೆ, ಬುದ್ಧಿ ಜೀವರುಗಳಿಗಿಲ್ಲ (ಬ್ರಹ್ಮಭಾ. ೨೮೨ ಆಡಿಟ). 
[ಸಂ.) 
| ಗೆಂತ್ರಿ (ನಾ). ಎತ್ತಿನಗಾಡಿ, ಬಂಡಿ: *ಸ್ಮಂದನಂ ಶಕಟಂ 
ವರೂಥಂ ರಥಂ ಗೆಂತ್ರಿಯೆಂದೆನಲ್‌ (ಮಂಗರಾ, 6೪-೨೩). 
[ಸೆಂ. ಗಂತ್ರೀ] 
ಗಂದ (ನಾ). ಗಂಧ: *ಗಂದ- ಗಂಧ= ಪರಿಮಳ? (ತದ್ಭಕೋ. ೧೦). 
[< ಸಂ. ಗಂಧ] 
ಗೆಂದಕ (ನಾ). ಇ ಗಂಧಕ: “ಗಂಧಕಂ= ಗಂದಕಂ% (ಕಾಶಕೃ. ೨೭೦). 
[೮. ಸಂ. ಗಂಧಕ] 
ಗೆಂದರ (ನಾ). - ಗಂಧರ್ವ: *ಗಂದರ- ಗಂಧರ್ವ - ಬೇಚರ” 
(ತದ್ಭಕೋ. ೧೦); ಜಾಣೆಸೆದಿರ್ಪಿನಂ ಪದೆದು ಪಾಡುವ ಗೆಂದರರಂ 
(ಶಬಶಂ. ೧-೨೯) ; ಬಾಜಣೆಯ ಬಿಜ್ಜೋದರರ ಗಂದರರಚ್ಛರರ ಗಜ 
ಬಜಿಂ ತೇರೈಸಿದ . . , ದೇವಾಂಗನೆಯರ ಗೊಂದಣಂ (ರಾಮಾಶ್ವ. 
೭೬-೨೯). [೮ ಸಂ. ಗಂಧರ್ವ] 
ಗಂದರಗಿವಿಯ (ನಾ). ಗಾನಾಸಕ್ಕನಾದವನು ; ಈಶ್ವರ: *ಪಂದಳೆ 
ವಚ್ಚ ಗಂದರೆಗಿವಿಯೆನೀಸರಂ ದೇಸಿಗಂ? (ಶಬ್ದಮಂ. ೩); “ಎಜ್ಮಯ್ಯಂ 
+» « ದೇಸಿಗಂ, ಗಂದರಗಿವಿಯಂ, ಬೆಳ್ಳಡಿ... ಐಮೊಗಂ- ಈ ೩೩ 
ಈಶ್ವರೆಂಗೆ ಪೆಸರ೯? (ಕಶಸಾ, ೧-೧) ; ಗಂದರಗಿವಿಯನ ನಡುನೆತ್ತಿಯಿಂ 
ತಿರೆಗೆ ಭೋರೆಂದು 'ಧೀಂಕಿಡುವ ಸುರಗಂಗೆಯೊಂದು ಬೆಳ್ಳೊನಲ್ಲೆ 
(ರಾಮಾಶ್ವ. ೭೫-೧೯) [ಗಂದರ + ಕಿವ್ಕಿ* - ಆ] 


ಗಂದವಟಗೆ "ಗಂಧವಟ್ಚಿಗೆ' ನೋ. 


ಲಾ 


೪-೨೭೧). 
೩೦); 


26 


| 


88 


ಗಂದವಟ್ಟಿಗೆ ೨೭೭೨ 


ಗಂದವಟ್ಟಿಗೆ "ಗಂಧವಟ್ಟಿಗೆ? ನೋ. 

ಗೆಂದವಟ್ಟಿ (ನಾ). - ಗಂಧವಟ್ಟಿಗೆ ೧: ವಜ್ರದ ಪಡಿ ವೈಡೂರ್ಯದ 
ತೊಲೆಗಳು ರಜ್ಜುವಿಡಿದ ನೀಲದಿಂದ ಪಜ್ಜಳಿಸುವ ಕಂಥೆ ಬೋಧಿಗೆ 
ಪೊಸರನ್ನ ದುಜ್ಜಳ ಗಂದವಟ್ಟೆಗಳು (ಅಂಜಚ, ೩-೧೧). 

[ಆ ಗಂಧವಟ್ಟಗೆ]. 

ಗಂದವಡಿಗೆ (ನಾ). ಜ ಗಂದಿಗ ಗ: *ಸುಗಂಧಪ್ರವ್ಯಗಳನ್ನು ಮಾಡುವ 
ವನು, -ಮಾರುನವನು ; ಸುಗಂಧಕಾರ ; ಗಂದವಡಿಗ (8೦೧೫೯೯. 
ಇಂಕನಿ). [ಗಂದ * -ವಡಿಗ] 


ಗಂದವಣ, ಗಂಧವಣ (ನಾ). ೧, ಗಂಧದ ಅಂಗಡಿ; ಸುಗಂಧ ದ್ರವ್ಯ | 


ಗಳನ್ನು ಮಾರುವ ಸ್ಥಳ: ಬಳಸಿದ ಪರಿಮಳಮಂ ದೆಸೆದೆಸೆಗಗ್ಗಳ 
ಮಾಗಿರೆ ಬೀರುತ್ತಂ ಗಂದಿಗರಳವಿಗಳಿದೆ ಕೇರಿಗಳಂ ಕೊಂಡದು ಗಂದ 
ವಣದವರು 'ಬಾಯ್ವಿ ಡುತೋಜೆ (ಕುಮುರಾ. ೧೪-೩೯). ಗಂಧವಣ: 
೧ಿ. ಗಂಧವಣದಂಗಡಿಯ ನಖರಂಗಳು ತಮ್ಮಂಗಡಿಯಲು (ಸೌಇಇ. 2:೪. 
೧೩೫-೫೩; 1179); ಪುರದೊಳ್‌ ಗಂಧವಣಂಗಳೊಳ್‌ `ಆವುದಿಲ್ಲವಲ 
ಮುಂಟಾಕೇರಿಯೊಳ್‌ (ಅನಂಪು. ೧-೧೦೫ ವ). ೨. ಗಂಧದ ಮೂಟಿ, 
— ಹೊರೆ: ಜೊಜಗಣಿಂ ಬಂದ ಗಂಧವಣಕ್ಕೆ (ಎಇ. 2111, ೨೧-೫೩; 


1204). [< ಸಂ. ಗಂಧಾಪಣ] 
ಗೆಂದವುಡಿ, ಗೆಂದುಡಿ (ನಾ). ಗಂಧದ ಪುಡಿ: (೪. ಗಂದುಡಿ: 
(ಕಲ್ಪದ್ರು). 
ಗಂದವುಡಿಯುತ್ಸವ ಇ ದೇವರ ಪ್ರತಿಮೆಯ ಒಂದು ಬಗೆಯ 
ಉತ್ಸವ: (ಕಿ). [ಗಂದ ಪುಡಿ) 


ಗೆಂದಿಗೆ, ಗ್ರಂದಿಗ (ನಾ).೧.ಗಂಧವನ್ನು ಮಾರುವವನು; ಸುಗಂಧ 
ದ್ರವ್ಯದ ವ್ಯಾಪಾರಿ: ಸೆಟ್ಟಗುತ್ತರಂ ೫ ೫ ೫% ಣಿಗರುಂ ಗನ್ಣಿಗರುಂ 
ಗೆಂಧವಣಿಗರುಂ (ಸೌಇಇ. ೫೫, ೬೩-೩೩; 1098); ಗಂದಿಗನೆರವಣಿಗ 
ಸರವಂದಿಗನಾ ಪಟ್ಟಿ ಸಾಲಿಗ ಬಾಣಸಿಗಂ (ಕಾವ್ಯಾವ ೩೨೩); ವಣಿಗ್ವರರ್‌ 
ಗಂದಿ[ಪಾಠಾಂ.ಧಿ]ಗರ್‌ ಬಾಣಸರ್‌ ತಾಂಬೂಲಿಗರ್‌ (ಚೆಬಪು. ೪೭-೪೧): 
೨. ಔಷಧದ ಮೂಲಿಕೆಗಳನ್ನು ಮಾರುವವನು; ಗ್ರಂದಿಗ. 
“ಗಂದಿಗವಸರ” ಪರಾ. ೩. ಶುಂಟಣಿಗ; ತಲೆಹಿಡುಕ: (ಚತುನಿ. ಕಿ. 
1. ೯). ೪. ಕಣ್ಣಿನ ವೈದ್ಯ; ನೇತ್ರ ವೈದ್ಯ: (೪). ಗ್ರಂದಿಗ: 
೨. ಅವನೊಬ್ಬ ಗ್ರಂದಿಗ (ರೂಢಿ). [ಗೆಂದ + - ಇಗ] 

ಗೆಂದಿಗತಗರ (ನಾ).ಒಂದು ಬಗೆಯ ಔಷಧಿ ಸಸ್ಯ: ಖರ್ಜೂರ, ಗಂದಿಗ 
ತಗರ ... ಕಷಾಯ ಹಾಕಿ ಕೊಡಲು , .. ಸಕಲಜ್ವರಗಳೂ ನಿಲ್ಲುವುವು 
(ಸಕವೈ. ೧೧೧). "ಗಂಧಿಕತಗರ' ಪರಾ. (ಗಂದಿಗ* ತಗರೆ] 

ಗಂದಿಗಪಸರ "ಗಂದಿಗವಸರ' ನೋ. 

ಗೆಂದಿಗವಸರ, ಗಂದಿಗಪಸರ (ನಾ). ೧. ಗಂಧದ ಅಂಗಡಿಗಳ 
ಸಮೂಹ, --ಸಾಲು; ಗಂಧದ ಪೇಟೆ; ಬಾವನ್ನವಿಡಿಯಂ ತೇವ 
ಫಟ್ಟಿವಳ್ತಿಯರೆ ಗಂದಿಗವಸರದಿಂ (ರಾಮಾಶ್ವ. ೧೦೩-೬). ೨. ಔಷಧಿ 
ಅಂಗಡಿಗಳ ಸಾಲು ; ಗಂದಿಗೆ ಅಂಗಡಿಗಳ ಸಾಲು : ನಾಕಜ ನಗದ 
ಮಹೌಷಧಿಗಳೆ ನಿಜ ಸೃಷ್ಟಿ ಯೊಳೆನಿಪುದಲ್ಲಿ ಗಂದಿಗವಸರಂ (ಜಗವಿ. 


೯-೧೦೮) ; ಸಕಲ ಸಂಬರವ ಜೆಸಗೊಂಡು ಬೇಡಲು ತೊಗುವ ಗಂದಿಗ ಬ 


ವಸರಂಗಳಿರ್ದುವಿಕ್ಕೆ ಲದಿ (ಮೋಹತ. ೩-೧೯). ಗೆಂದಿಗಪಸರ: ೨. ಔಷಧ 
ಮಂಡಳಿಯಿಂ ಸೇವ್ಯವಲ್ಲಿ ಗಂದಿಗಪ [ನಾಕಾಂ. ವ]ಸರಂ (ಪುಷ್ಪಪು. 
೨-೮೪). [ಗಂದಿಗ* ಪಸರ] 

ಗೆಂದಿಗಸರಕು (ನಾ). ೧. ಗಂಧದ ಸರಕು. ೨. ಮೂಲಿಕೆಯ 
ವಸ್ತುಗಳು; ಗಂದಿಗೆ ವಸ್ತುಗಳು: ಧಾತಕೀ ಪುಷ್ಪ ಇಂತೆಂಬ ಗಂದಿಗ 
ಸರಳು (ಬಾಹಟೀ. ೨-೧-೧೬ ವ). [ಗಂದಿಗ * ಸರಕು) 


5 


25 


45 


ಗಂಧ 


| ಗಂದಿಗಿತಿ (ನಾ). ಗಂಧವನ್ನು ಮಾಡುವವಳು ; ಫಟ್ಟಿವಳ್ತಿ : ಗಂಡಿ 


ಗಿತಿ ಪಟ್ಟಿ ಸಾಲಿಗಿತಿ ( ಶಬ್ದಾನು. ೧೯೫ ಪ್ರಯೋ). 
೦ 
[ಗಂದಿಗ + -ಇತ್ತಿ (೮. - ಇತ್ತಿ)] 


ಗಂದಿಗೆ, ಗ್ರಂದಿಗೆ (ನಾ). ೧. ಗಂಧ; ಪರಿಮಳ ದ್ರವ್ಯ. ೨. ಗಂಧದ. 


ವ್ಯಾಪಾರ: *ಗಂದಿಗೆ - ಗ್ರಂಥಿಕ - ಗಂಧವ್ಯಾಪಾರ” (ತದ್ಭಕೋ. 
೧೦). &. ಔಷಧ ದ್ರವ್ಯ; ಗ್ರಂದಿಗೆ: (8). ೪. ಔಷಧ ದ್ರವ್ಯ 
ಗಳನ್ನು ಮಾರುವ ಸ್ಥಳ, — ಅಂಗಡಿ: ಹಿರಿಯ ಹಸುಬೆಯ ಶೆಟ್ಟ 
ತೆರದಂತೆ ಗಂದಿಗೆಯ ವರ ದಿನಸು ಮಾರುತಲಿ ಮಾಂಡವೃಪುರಿಗೆ (ಕರಲೀ, 
೧೮೯-೧). ಗ್ರಂದಿಗೆ : ಅವರು ಗ್ರಂದಿಗೆ ಅಂಗಡಿಯನ್ನು ಇಟ್ಟಿದ್ದಾರೆ 
(ರೂಢಿ). 

ಗಂದಿಗೆಯಂಗಡಿ - ಔಷಧ ದ್ರವ್ಯವನ್ನು ಮಾರುವ ಅಂಗಡಿ: 
(ಕಿ). [< ಸಂ. ಗ್ರಂಥಿ] 


ಗಂದುಡಿ "ಗಂದವುಡಿ' ನೋ. 
ಗಂಡೆ (ನಾ). (ಚರ್ಮದ ಮೇಲೆ ಏಳುವ) ಸಣ್ಣ ಗುಳ್ಳೆ, 


—ಬೊಬ್ಬೆ, ಗಂಟು: ಪಾಲ್ಮರಂಗಳ ಪಾಲ್‌ ನಿಂಗಿಸುಗುಂ 
ತಡೆದಿರದಭ್ಯಂಗಿಸಿದೊಡೆ ಪುಟು ತಿಂದ ಬೇನೆಯಂ ಗಂದೆಯುಮಂ 
(ಲೋಕೋಪ. ೧೦-೪೦) ; ತಿಂಬ ಗಂದೆಯ ಮೇಲೆ ಉಗುರು ಬಿದ್ದಂತಾ 
ಯಿತ್ತು ಆಜಸುವ ಬಳ್ಳಿ ಕಾಲ ಸುತ್ತಿದಂತಾಯಿತ್ತು (ಅವಚಂ. 
೨೩೪-೧೦೬೩) ; ನೆಲ್ಲಿಚಿಟ್ಟು, ಕೊತ್ತುಂಬರಿ ಇವಂ ಚೂರ್ಣವಂ ಮಾಡಿ 


» ೬ « ಸಮಸಕ್ಕರೆ ವೆರಸಿ ಎಳನೀರಿನಿಂಬಾಗಲಿ. . . ತೆಗೆದುಕೊಳ್ಳಲು 
ಪೈತ್ಮದಿಂದಾದ ಗಂಡೆ, ದದ್ದು , . . ಮಾಜ್ಣುಂ (ಸಕವೈ. ೧೪೩). 
"ತೀಟಿಗಂದೆ' ಪರಾ. [ಆ ಸಂ. ಗ್ರಂಥಿ] 


ಗಂದೆಯೇಳು "ಗಂಜೆಯೇಟ್‌'? ನೋ. 
ಗಂದೆಯೇಲ್‌್‌, ಗಂದೆಯೇಳು (ಕ್ರಿ). ಗುಳ್ಳೆಯಾಗು; ಬೊಬ್ಬೆಬರು; 


ಗೆಂಟಾಗು: ಕೆತ್ತುಗುಂದದ ಕುಚಂ ನಡುಕಂಗಿಡದೂರು ಗಂದೆಯೇಣದ 

ಕರಘಾತಮೊಪ್ಪೆ ಸುಸಿಲಿಂ ತಣಿದೊಯ್ಯ ನೆ ಹಾಜಕಜಾಆಿದಳ್‌ (ಲೀಲಾವ, 

೩-೧೫). ಗಂದೆಯೇಳು: ಅಧಿಕಪಿತ್ತದಿಂದ ಗಂಡಿಯೇಳುತ್ತವೆ (ರೂಢಿ). 
[ಗೆಂಡೆ * ಏರ್ಯ] 


ಗಂದೊಟಕೆ "ಗಂಧವಟ್ಟಿಗೆ' ನೋ. 
ಗಂಧ (ನಾ). ೧. ವಾಸನೆ: ಪ್ರತ್ಮಕ್ಷವು. .. ರೂಪ ರಸ ಗಂಧ ಸ್ಪರ್ಶ 


ಶಬ್ದ ಅಥವಾ ಅವುಗಳಿಗಾಶ್ರಯವಾದೆ ಸ್ಥೂಲವನ್ನು ವಿಷಯಾಕರಿಸುತ್ತದೆ 
(ಭಾರದ. ೨೨೯). ತಿ. ಸುವಾಸನೆ; ಪರಿಮಳ: ಹುವ್ವಿನ ಮೇಲಣ 
ತುಂಬಿ ಹುವ್ವ ತಿಂದು ಗಂಧವನುಳುಹಿತ್ತು (ಅಜಕಿಮಾ, '೨೨-೫೯) ; 
ಕೇದಗೆಯ ಚಂದನದ ಗಂಧವನು ಬಯಸುವೊಡೆ ಸರ್ಪಗಳ ವಿಸದಂತ 
ಕಂಜಬೇಡ (ಕಲ್ಲೋಲ. ೪೩); ಹೇಗೆ ಮಲಯಾಚಲ ಗಂಧ ಸಂಸರ್ಗದೆ 
ಚಂದನವಪ್ಪು ದಿಂಧನವು (ಇಂಚಾಪ. ೬೬-೬೯). &, ಸುವಾಸನೆಯುಳ್ಳ 
ಮರ; ಶ್ರೀಗಂಧ; ಚಂದನ: “ಮಲಯಜಂ ಚಂದನಂ ಗಂಧ 
ಮೆಂದೆನಿಕ್ಕುಂ” (ಮಂಗರಾ. ೯೯-೨೧); ಕನ್ನಡ ದೇಶವು ಗಂಧದ 
ಮರದ ಕಾಡುಗಳಿಗೂ. , . ಪ್ರಸಿದ್ಧಿಯನ್ನು ಪಡೆದಿರು ವದು (ದ್ರಾವಿವಿ, 
೯೧); ಚಿನ್ನದ ನಾಡದು ಮೈಸೂರು ಗಂಧದ ಗುಡಿಯದು ಮೈಸೂರು 
(ಹೊಂಗಳು. ೫-೨೨). ೪, ಹಣೆಯಮೇಲೆ ಇಟ್ಟುಕೊಳ್ಳುವ 
ಶ್ರೀಗಂಧದ ಬೊಟ್ಟು, --ಅಡ್ಡಗೀರು. ೫. (ಸತ್ಕರಿಸುವಾಗ 
ಕೊಡುವ) ಗಂಧಮಿಶ್ರಿತ ನೀರು: ಚಂದನಧಾರಣನಿಧಿ-ದೇವತೆ 
ಗಳಿಗೂ, ಗುರುಗಳಿಗೂ ಮೊದಲು ಗಂಧವಂ ಕೊಟ್ಟು ಆಮೇಲೆ 
ತನ್ನ ಶರೀರಕ್ಕೆ ಲೇಪನಮಾಡಿಕೊಳ್ಳಬೇಕು (ಸಕವೈ. ೪೦); ಆರತಕ್ಷತೆ 
ಯಲ್ಲಿ ಗಂಧ ಫಲಪುಸ್ಬ ತಾಂಬೂಲವನ್ನು ಕೊಟ್ಟರು .(ಶೂಡಿ). 


ಗಂಧಕ 


೬. ಮದ; ಸೊಕ್ಕು; ಗರ್ವ: ಶ್ರಿಜಗದ.ತಿರಿಕಂ ವಿದ್ಯಾಭಿಜಾತ ಗಂಧಂ 
ನಿಮಿತ್ತ ವಿದನಾಸಭೆಯೊಳ್‌ ದ್ವಿಜನಲ್‌ದಿಂತೆಂದನಮೋಘ ಜಿಹ್ವನೆಂಬೊಂ 
Wl ೭.ಆನೆಯ ಮದೋದಕ: 
"ಗಂಧಗಜ', "ಗಂಧಾಂಧ?' ಪರಾ. ಲೆ. ತ ನಂಟು: (8). | 
೯. ಅಕ್ಕಪಕ್ಕ ; ನೆಕೆಹೊಕೆ. PH ; ಸ್ವಲ್ಪ: *ಒಪ್ಪಚ್ಚಿಯಲ್ಲಿ | 
ಗಂಧಮೆಂಬುದು ೨ (ಹಲಾಯು. ೧೩೨- Fi ; ಟದ “ಡಿನಲ್ಲ 
ಗಂಧವೆನಿಕ್ಕು? (ಮ ಂಗರಾ. ೧೧. ಶಿಲೆ; ಕಲ್ಲು; 
ಉಪಲ: p ಶಿಲೆಯಲ್ಪಾ ನೋಡ" ಗಂಧಾಹ್ವಯಂ? (ನಾನಾರ. ೬೯); 
*ಅಲ್ಬಂ ಶಿಲೆ ಪರಿಮಳನೆಸದಿರಲೀ ಮೂರು ಶಬ್ದ ಗಂಧವೆಸರ್ಗಳ್‌ * 
(ನಾನಾಕಂ. ೯೯). ೧೨. ಅಲ್ಪಜ್ಞಾನ ; ಸುಳಿವು: ನಿನಗೆ ಇಸಸೇಟನ |!0 
ಗಂಧವೂ ಗೊತ್ತಿಲ್ಲ (ಗಾಳಿಪ. ೧೯); ಸಮಾಜ ಸೇವೆಮಾಡುವುದು ... 
ಶಿಕ್ಷಣ ಪದ್ಧತಿಯಲ್ಲಿ ಆದರೆ ಗಂಧವೇ ಇರುವುದಿಲ್ಲ (ಕ್ರಿಯಾಶಿ. ೧೨೫) ; 
ಆದರ ಗಂಧವೇ ಅವನಿಗೆ ಹತ್ತದಂತೆ (ಮನೆಬಿ. ೩೦). ೧೩. [ದ್ವೈತ] 
ನಲವತ್ತು ಗುಣಗಳಲ್ಲಿ ಒಂದು: ರೂಪ, ರೆಸ್ಕ ಗಂಧ, ಸ್ಪರ್ಶ... 
ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಒ೦ದಸಾ, ೨೭೫). 15 
ಗಂಧದ ಎಣ್ಣೆ - ಗಂಧದ ಮರದಿಂದ ತೆಗೆದ ಎಣ್ಣೆ; ಪರಿಮಳ 
ಯುಕ್ತವಾದ ತೈಲ: ಅವಳು ಕೂದಲಿಗೆ ಗಂಧದ ಎಣ್ಣೆಯನ್ನು ಹಚ್ಚಿ 
ಕೊಂಡಿದ್ದಾಳೆ. (ರೂಢಿ). . ಗಂಧದ ಕಡ್ಡಿ - ಸುಗಂಧವಸ್ತುಗಳಿಂದ 
ತಯಾರಿಸಿದ ಕಡ್ಡಿ ; ಊದುಕಡ್ಡಿ; ಅಗರುಬತ್ತಿ : ಜೀವರ ಮುಂದೆ 
ಗಂಧದ ಕಡ್ಡಿಯನ್ನು ಹತ್ತಿಸಿಡು, (ರೂಢಿ). ಗಂಧದಕಲ್ಲು - ಗಂಧಕಲ್ಲು: |20 
ಗಂಧತೇಯಲು ಗಂಧದಕಲ್ಲು ತೆಗೆದುಕೊಂಡು ಬಾ. (ರೂಢಿ). 
ಗಂಧದ ಬಟ್ಟಲು - ಪರಿಮಳಯುಕ್ತವಾದ ದ್ರವವನ್ನು ತುಂಬಿ 
ಸಿಡಲು ಬಳಸುವ, ನಕಾಸೆಯುಳ್ಳ ಬಟ್ಟಲು : ಡೇವರ ಮುಂಡೆ 
ಬೆಳ್ಳಿಯ ಗಂಧದ ಬಟ್ಟಲು ಇದೆ. (ರೂಢಿ). ಗಂಧದ ಬಲ್ಲೆ - ನೀರಿ 
ನೊಂದಿಗೆ ತೇದು, ಪರಿಮಳಯುಕ್ತವಾದ ದ್ರವವನ್ನು ತಯಾರಿ |25 
ಸಲು ಬಳಸುವ ಸುಗಂಧದ ಬಿಲ್ಲೆ, - ತು bs, ಬಿಲ್ಲೆಯನ್ನು | 
ತೇಡು, ಪನ್ನೀರನ್ನು ಜಟಾ 8 [ಸಂ.] A 
ಗಂಧಕ (ನಾ). ೧. ಹಳದಿ ಬಣ್ಣ ದ ಒಂದು BE ಗ 
ಇಂಗಾಲ, ಸಾರಜನಕ, ಗಂಧಕ * ಸಸ್ಯ ಗಳ ಆಹಾರದ ಚ 
ಗಳು (ಪ್ರಾಣಿಕಾ. ೬); ಸೇ ಸೋರುವ್ಪು, ಗಂಧಕ ಮುಂತಾದ 
ವಿಷರೂಪ ಪೌರಾದಿಗಳಿರುತ್ತವೆ (ಮುಂಬಯಿ. ೫-೧೫೭). [ಸಂ.] 
ಗಂಧಕಗುಟಿಕೆ (ನಾ). ಗಂಧಕದ ಬಿಲ್ಲೆ, ಗುಳಿಗೆ: ಗಂಧಕ 
ಗುಬಕೆ : ೨. ರಸ , . . ಪ್ರಮೇಹಂಗಳು, ಮತ್ತೆ ಹುಟ್ಟುವಂಥಾ 
ಕೋಗಗಳು ಮಾಣುವುವು ಸುವರ್ಣಕಾಯಕಾಂತಿ, ಅರೋಗ್ಯ, ಸತ್ವ, 
ರೂಪು ಅಹುದು (ವಿವೈವಿ. ೨೩). [ಗಂಧಕ + ಗುಟಕೆ] 35 
ಗಂಧಕಟೋರ (ನಾ). ೧, ಒಂದು ಬಗೆಯ ಸುವಾಸನೆಯ ದ್ರವ್ಯ; 
ಸುಗಂಧ ವಸ್ತು : ; “ಕಚ್ಛೂರಕಃ °»  ಗಂಧಕಟಚೋರದ ಹೆಸರು 
ಗಳು * (ಸಿದ್ಧಾಂಶಿ- ೧೨೫). [ಗಂಧ + ಕಚೋರ) 
ಗಂಧಕಟ್ಟಕೆ (ನಾ). ಧೂಪದ ಕಡ್ಡಿ ; ಅಗರು ಚಕ್ಕೆ: ನೂರ ಎಂಟು | 
ಹೊಂನು ಗಂಧಕಟ್ಟಕೆ ಇಂಟ (ಸೌಇಎ. ೧೯೪೦; ವೆಲ್ಲೂರ್‌. |40 
೨೧೦-೧೬ ; 1430). [ಗಂಧ ಕಟ್ಟಕೆ (ಆ ಕಟ್ಟಗೈ)) | 
ಗಂಧಕೆತೈಲ (ನಾ). ಗಂಧಕದ ಎಣ್ಣೆ : ಗಂಧಕತೈಲ :-- ಗಂಧಕವನ್ನು 
ಸಿರಜೇಹುಳಿಯಗಿ ಅರೆದು ಮೊಸುಳನ ಹಾಗೆ ಮಾಡಿ ಮಣ್ಣು ಮೊಗೆ 
ತುಂಬಿ, ಗಾಜಿನ ಬಟ್ಟಿಲಲ್ಲಿ ಮೊಗೆ ಮಡಗಿ ಬಸಿಲಲ್ಲಿ ಎಪ್ಪತ್ತು ದಿನ ಇರಿಸಲು 
ಮೊಗೆಯಿಂದ ಕನಿಗೆ ಸಾರಲದು ಗಾಜಿನ ಬಟ್ಟಲಿಗೆ ಬೀಳುವುದು | 46 
(ವಿವೈವಿ. ೨೩). [ಗಂಧಕ + ತೈಲ] 


೧೬೮-೪). 


30 


೨೩೭೩ 


| ಗಂಧಕಧೃಶಿ (ನಾ). - ಗಂಧಕಾಮ್ಣ : 


5 | ಗಂಧಕರಸಾಯನ (ನಾ). 


ಗಂಧಚಾರಿಣಿ 


ಇದರಿಂದ ಹುಟ್ಟುವ ಗಂಧಕಧೃಶಿ 
(ಸಲ್ಫ್ಯೂರಿಕ್‌ ಆಸಿಡ್‌)ಯೆಂಬ ಉಗ್ರಾಮ್ಲವು ರಸಾಯನ ಕಾರ್ಯ 
ಗಳಲ್ಲಿ ಅತ್ಯುಪಯುಕ್ತ ವಾದದ್ದು (ಮುಂಬಯಿ. ೬-೧೩). 
[ಗಂಧಕ * ಧೃತಿ] 
ಒಂದು ಔಷಧ; ಗಂಧಕದಿಂದ 
ತಯಾರಿಸಿದ ಕಲ್ಕು: (8). [ಗಂಧಕ + ರಸಾಯನ] 
ಗಂಧಕಲ್ಲು (ನಾ). ಗಂಧವನ್ನು ತೇಯುವ ಕಲ್ಲು; ಸಾಣೆಕಲ್ಲು : 
(ಸ್ಯಾಂಡರ್‌.). [ಗಂಧ * ಕಲ್ಲು (೮ ಕಲ್ಕ್‌)) 
ಗಂಧಕಾಮ್ಲ (ನಾ). ಗಂಧಕದಿಂದ ತಯಾರಿಸಿದ ಆಮ್ಲ; 
"ಸಲ್ಫೂರಿಕ್‌ ಆಮ್ಲ: ಸತುವು ಗಂಧಕಾನ್ಸುದೊಡನೆ ವಿಕ್ರಿಯೆ 
ಹೊಂದಿದಾಗ ಉಂಟಾಗುವ ಜಲಜನಕವು ತಾಮ್ರದ ತಗಡಿನ ಮೇಲೆ 
ಗುಳ್ಳೆ ಗಳ ರೂಪದಲ್ಲಿ ಕುಳಿತುಳೊಳ್ಳು ್ರವುಡೀ ಇದಕ್ಕೆ ಕಾರಣನೆಂದು 
ತಿಳಿದುಬಂದಿತು (ಭಾತಎ. ೩೩೦). [ಗಂಧಕ + ಅನ್ನು] 
ಗಂಧಕುಟ (ನಾ). ೧. ಒಂದು ಬಗೆಯೆ ಸುಗಂಧ ದ್ರವ್ಯ : 
* ಚಾಳಿಸಪಶ್ರಿ? (ಗಂಗಾಮ. ೧೦೯). ೨. ಶ್ರೀಗಂಧದ ಕುಟೀರ; 
ಗಂಧದ ಗುಜ ೩. [ಜೈ ನ] ಸಮವಸರಣದಲ್ಲಿಯ ಒಂದು ಭಾಗ; 
ಗಿ ಕೂ ನಿರ್ಮಿಸಿದ ಶ್ರೀಗಂಧದ ಕುಟೀರ: 
ನಿರ್ಭರಗಂಧಂ ಗಂಧಕುಟಿ ಕರಂ ಸೊಗಯಿಸುಗುಂ (ಆದಿಪು. ೧೦-೩೬); 
ಗಂಧಕುಟಿಯೆಂ ಸುಸೌರಭ ಬಂಧುರಮಂ ತ್ರಿಪ್ರದಕ್ಷಿಣಂ ಬರುತೆ 
(ಪಾರ್ಶ್ವಪು. ೧೬-೮೮); ಅಂದವಡೆದ ಗಂಧಕುಟಯ ನಲಿದು ಬಲನಂದನು 
(ಚಂಪ್ರಸಾಂ. ೧೪-೧೧೩). [ಸಂ. ಗಂಧಕುಟೀ) 
ಗಂಧಗಜ (ನಾ). _ಮದೋದಕವನ್ನು ಸುರಿಸುವ ಆನೆ; ಒಂದು 
ಬಗೆಯ ಶ್ರೇಷ್ಠ ಜಾತಿಯ ಆನೆ: ನ್ಹಯನಕ್ಕಾನಂದಮಂ ಪೊಣ್ಮೆ 
ಮಂಗಳಬಭೇರೀರವಮೇಜಕೆ ಗಂಧಗಜಮಂ ಸೇನಾಶತಂ ತನ್ನೆರಲ್ಕೆಲ 
ದೊಳ್‌ ಘೂರ್ಣಿಸೆ ಮೇರುವಿಂ ಮಿಧಥಿಳೆಗೆಯ್ತಂದಂ ಸುರಾಧೀಶ್ವರೆಂ 
(ಮಲ್ಲಿಪು. ೧೩-೧೩). (ಗಂಧ * ಗಜ] 
ಗಂಧಗರಗೆ, ಗಂಧಗರಿಗೆ (ನಾ). ಒಂದು ಜಾತಿಯ ಮರ: ಕಲ್ಲು 
ಗರಗೆ ಗಂಧಗರಗೆ ಮುಂತಾದ ಗಗನಚುಂಬಿ ವೃಕ್ಷಗಳು (ಪಂಜಪಂ. ೨). 
ಗಂಧಗರಿಗೆ: “ ಕೆಂಪು ಗಂಧಗಿರಿ, ನಂದಿವೃಕ್ಷ ... . ಗಂಧಗರಿಗೆ” 
(ಮೈಡಿಗಿ. ೧೯-೩೪೮). [ಗಂಧ + ಗರಗೆ?] 
ಗಂಧಗರಿಗೆ "ಗಂಧಗರಗೆ' ನೋ. 
ಗಂಧಗರ್ಭ (ನಾ). ಗಂಧವನ್ನು ಹೊಂದಿರುವುದು, _ಕೂಡಿರು 
ವುದು : ಕನದೆಖಿಳ ಕನಕ, ವಾತಾಯನಂಗಳೊಳ್‌ ಸುರಭಿ 
ಗಂಧಗರ್ಭಂಗಳ್‌ ... ಅವರ ಮೊಗಂಗಳ್‌' ( ಶಾಂತಿಪು. ೬-೧೧). 
[ಗಂಧ + ಗರ್ಭ] 
ಗಂಧಗಾಳಿ (ನಾ). ಸುವಾಸನೆಯನ್ನು ಹೊತ್ತ ಗಾಳಿ: ಮೆಲ್‌ 
ತೀಡತೊಡಗಿತು. ಗಂಧಗಾಳಿ ( ಶ್ರೀರಾಮಾ." ೫೪೨-೫೦). 
[ಗಂಧ + ಗಾಳಿ] 
ಗಂಧಗಿರಿ (ನಾ). ಒಂದು ಜಾತಿಯ ಮರ: “ದೇವದಾರಿ, ಗಂಧಗಿರಿ, 
` ಗ್ಯಾದಾರಿ, ಚೆಂಬುಳುಕಾಯಿ ? (ನೈಣಗಿ, ೩೫-೬೮೩)- [?) 


| ಗಂಧಚಾರಿಣಿ (ನಾ). ಆನೆಯ ಏಳು ಮದಾವಸ್ಥೆಗಳಲ್ಲಿ ಒಂದು: 


ನರಸಿಂಗಮೊನೆಯರ ಸಟ್ಟಿದಾನೆ . . . ಗೆಂಧಚಾರಿಣಿಯೆಂಬ . . 
ಸಪ್ತಾವಸ್ಥೆಯ ಮದದಿಂ ಮುಂದುಗಾಣದೆ (ನಂಬಿರ- ೨-೨೧) ;' ಗಂಧ 
ಚಾರಿಣಿಯಿನುನ್ಮತ್ತಾಳಿ ಸಂದೋಹ ಸಮ್ಮದ ಸಂದಾರಿಣಿಯಿಂ ವಿರಾಜಿಸುತ 
ಮಿರ್ಕುಂ ವಜ್ರಘೋಷದ್ವಿಪಂ (ಪಾರ್ಶ್ವಪು. ೪-೧೨೨). 

[ಸಂ. ಗಂಧಚಾರಿಣೀ)] 


ಗೆಂಧಚೇಳಿಳೆ 


೨೩೭೪ 


ಗಂಥಮೂಹಿಕೆ 


ಗಂಧಚೇಳಿಕೆ (ನಾ). ಒಂದು ಬಗೆಯ ಸುಗಂಧ ದ್ರವ್ಯ; ಪುನುಗು: | | ಗೆಂಧಪತ್ರ (ನಾ). ೧. ಸುವಾಸನೆಯ ಪತ್ರ. ೨. ತುಳೆಸ್ಸಿ ಮರುಗ 


*ಗಂಧಚೇಳಿಕೆಯೆನಲ್‌ ಫುಣುಗು? (ಮಂಗರಾ, ೯೯-೨೨). 
[< ಸಂ. ಗಂಧಚೀಲಿಕಾ] 
ಗಂಧತೋಯ (ನಾ). ಗಂಧಮಿಶ್ರಿತವಾದ ನೀರು; ಪನ್ನೀರು: 
ಗಂಧತೋಯದಿನಾಪ್ತಾಂಘ್ರಘಯನಾದಮರ್ಚಿಸಿದರಾ 
ದೇವಿಯುಂ (ಶಾಂತಿಪು. ೭-೩೬). [ಗಂಧ + ತೋಯ) 
ಗಂಧದಾಯಕಿ (ನಾ). ಗಂಧವನ್ನು ತಯಾರಿಸುವವಳು ; ಘಟ್ಟಿವಳ್ತಿ: 
ದರ್ಭಪಾಣಿ ಯಮಜಂ ದರ್ವೀಕರಂ ವಾಯುಪುತ್ರಕನುಂ ಜರ್ಜರಹಸ್ತ 
ನಿಂದ್ರತನಯಂ . . . ಪಾಂಚಾಲಿಯುಂ ಗಂಧದಾಯಕಿಯಾಗಿರ್ಪಿನ 
ಮಂದು ಮತ್ಸ್ಯಗೃಹದಿಂದೀ ನಿಗ್ರಹಂ ಪೊಲ್ಲದೇ (ಗದಾಯು. ೩-೩೪). 
[ಸೆಂ. ಗಂಧದಾಯಕೀ) 
ಗೆಂಧದ್ರವ್ಯ (ನಾ). ಸುಗಂಧ ವಸ್ತು; ಸುವಾಸನೆಯ ದ್ರವ್ಯ: 
*ಗಂಧದ್ರವ್ಯಂಗಳೋಳ್ಸಾದು ? (ಶಬ್ಧಮಂ. ೧೦೦). [ಗಂಧ* ದ್ರವ್ಯ] 
ಗಂಧದ್ವಿಪ (ನಾ). - ಗಂಧಗಜ : ಅಪರಾಜಿತನಿಸೆ ಗಂಧದ್ವಿಪಂ ಸ 
ದಿಜಿದು ತನ್ನ ಬಲಮನೆ ತುಳಿದತ್ತು (ಶಾಂತಿಪು. ೪-೨೦) ; ಗಂಧದ್ವಿಪಗಣ 
ಘನಘಂಟಾ ಪ್ರಘೋಷಕಿ (ರಾಜಶೇ. ೨-೧೧೨). [ಗಂಧ + ದ್ವಿಪ] 
ಗಂಧಧಾರಣ (ನಾ). ಗಂಧವನ್ನು ಬಳಿಯುವಿಕೆ, ಲೇಪಿಸುವಿಕೆ : 
ಗಂಧಧಾರಣದಲ್ಲಿ ಅನುಸರಿಸಬೇಕಾದ ಯತು ನಿಯಮ (ಸಕವೈ. ೪೦). 
[ಗಂಧ*- ಧಾರಣ] 
ಗಂಧಧೂಪ (ನಾ). ಗಂಧದ ಹೊಗೆ, ಧೂಪ: 
ಮೆನ್ಹು. . . ಬಿಟ್ಟಿ... ಧಂರ್ಮ (ಸೌಇಇ, XX, ೪೨-೪; 
[ಗಂಧ ಧೂಪ) 
ಗಂಧನ (ನಾ). ೧. ಉತ್ಸಾಹ; ಸಂಭ್ರಮ. ೨. ಪ್ರಕಟನಡಿಸು 
ವುದು; ಪ್ರಕಾಶನ. ೩. ಹೇಳಿಕೆ; ಸೂಚನೆ; ತಿಳಿಸುವುದು. 
೪. ಸಂತೋಷ; ಸಂಭ್ರಮ. ೫. ಹಿಂಸೆ; ನಾಶ: ಹರಿಬದಲಿ 
ಹೊಳ್ಳೆ ರಡು ಸಾವಿರ ತುರಗ ಬಿದ್ದವು ನೂಲು ಮದಸಿಂಧುರಕೆ 
ಗಂಧನವಾಯ್ತು (ಪಾಠಾಂ. ಖಂಡನವಾಯ್ತು, ಗಂಭನವೋಯ್ತು, 
ನಿಧನವದಾಯ್ತು] ಪಯದಳವೆಂಟು ಸಾವಿರದ (ಕುವ್ಯಾಗ. ೨-೩೩). 
೬. ಸುವಾಸನೆ; ಪರಿಮಳ: “ಅ ಪುವುದಃಖಕೊಳು ಪ್ರಕಾಶದೊಳು 
ಸಂತೋಸದೊಳು ನೆರೆ ಗಂಧನಾಖ್ಯಮಕ್ಕುಂ? (ಮಂಗರಾ. ೧೫೪-೬೭) ; 
*ಉತ್ಸವಮುಂ ಪ್ರಕಾಶಮುಂ ಅರುಪುವಕಾರ್ಯ ಸೌರಭಮು ಗಂಧನ 
ಮಕ್ಕು 0? (ನಾನಾರ. ೧೬೨). [ಸಂ.] 
ಗಂಧನಕೆ (ನಾ). ಒಂದು ಬಗೆಯ ಸಸ್ಯ: “ವ್ಮಾಫ್ರಪಾದೀ - ಗಂಧನಕ? 
(ಓಷಧಿ. ೧೫೨). ಟ್ಟ 
ಗಂಧನಕುಲ (ನಾ). ೧. ಒಂದು ಬಗೆಯ ಸಸ್ಯ: “ಗಂಧನಕುಲ, 
ರಸ್ನಾ, ಸೀತೆಹೂಗ (ಮೈಣಗಿ. ೬೭-೧೩೭೧). ೨. ಒಂದು ಬಗೆಯ ಇಲಿ; 
ಕಸ್ತೂ ರಿ ಇಲಿ; ಮೂಗಿಲಿ: * ಸೊಂಡಿಇಲಿ? (ಕಸ್ತೂಕೋ. ೨೮೫). 
[ಗಂಧ + ನಕುಲ] 
ಗಂಧನಾಕುಲಿ (ನಾ). ಒಂದು ಬಗೆಯ ಗಿಡ; ಈಶ್ವರಿಬಳ್ಳಿ: 
*ಗಂಧನಾಕುಲೀ . . . ಹಾಪುಕಣ್ಣಿನ ಗಿಡ್ಕ ನಂಜಾರೆಗಿಡ' ಮುಂಗುಶಿ 
ಮೇವುಗಿಡ ? (ಸಿದ್ಧಾಂತಿ. ೧೨೧). "ಗಂಧನಕುಲ' ಪರಾ. 
'[< ಸಂ. ಗಂಧನಾಕುಲೀ) 
ಗಂಧನಾಮಕರ್ಮ (ನಾ). [ಜೈನ] ಕರ್ಮಗಳಲ್ಲಿ ಒಂದು ಬಗೆ: 
ಪೀತ ಶುಕ್ಲ ವರ್ಣ ನಾಮಕರ್ಮಮೆಂದಿಂತು ಗಂಧನಾಮಕರ್ಮಂ 
ದ್ವಿವಿಧಮಕ್ಕುಂ (ಗೊಮ್ಮಸಾ. ೪-೧೦). [ಗಂಧ4 ನಾಮ +೬ ಕರ್ಮ) 
ಗಂಧನಾಳಿ (ನಾ). ಮೂಗು, ನಾಸಿಕ. [ಎ ಸಂ. ಗಂಧನಾಲೀ] 


ಗಂನ್ಮಧೂಪಕ್ಯ 
1). 


| ಬಿಲ್ವಪತ್ರೆ ಮೊದಲಾದ ಗಿಡದ ಎಲೆ: “ಗಂಧಪತ್ರಿಕಾ- ಅಜಮನೋದಾ, 
ತುಳಸಿ, ಗಂಧಪತ್ರ? (ಓಷಧಿ. ೪೭). [ಗಂಧ + ಪತ್ರ] 


ಗಂಧಪುಡಿ "ಗಂಧವುಡಿ' ನೋ. 


ಶ್ರೀಡೀವನು0| | | ಗಂಧಪೂರಮರ (ನಾ). ಒಂದು ಬಗೆಯ ಪರಿಮಳ ದ್ರವ್ಯವನ್ನು 


ಕೊಡುವ ಮರ: (ಮೈಔಗಿ. ೬೯-೭೬೬). 
[ಗೆಂಧ 4 ಪೂರ + ಮರ] 
ಗಂಧಫಲಿ (ನಾ). ೧. ಗಂಥವನ್ನು ಕೊಡುವ ಸಂಪಗೆ, ಬಕುಳ, 
ಪ್ರಿಯಂಗು ಮೊದಲಾದ ಮರ. ೨. ಸಂಪಿಗೆ.ಮೊಗ್ಗು : (8). 
[ಸಂ. ಗಂಧಫಲೀ] 
ಗಂಧಬಿಡಾಲಕ (ನಾ). ಪುನುಗಿನ ಬೆಕ್ಕು; ಪುನುಗು. 
[ಗಂಧ + ಬಿಡಾಲಕ] 
ಗೆಂಧಬೀಡು "ಗಂಧವೀಡು? ನೋ. 
ಗಂಧಬೇವು (ನಾ). ಬೇವಿನಲ್ಲಿ ಒಂದು ಬಗೆ; ಪಾರಿಜಾತಕ: 
“ಪಾರಿಭದ್ರಃ, ನಿಬಂತರುಃ, ಮಂದಾರ, ಪಾರಿಜಾತಕಃ ೪ ಹಾಲಿವಾಣದ 
ಮರದ ಹೆಸರುಗಳು. ಇದಕ್ಕೆ ಗಂಧಬೇವಂತಲೂ ಪಾರಿಜಾತಕವೆಂದೂ 
ಕೆಲವರು ಅರ್ಥಹೇಳುವರು ? (ಸಿದ್ಧಾಂತಿ. ೧೦೩). [ಗಂಧ + ಬೇವು] 
ಗಂಧಮಣಿ (ನಾ). ಮುಟ್ಟಿದೊಡನೆ ಪರಿಮಳವನ್ನುಂಟುಮಾಡುವ 
ಒಂದು ಬಗೆಯ ಮಣಿ: ತನ್ನ ಸ್ಪರ್ಷ ಮಾತ್ರದಿಂ ದ್ವಾದಶಯೋಜ 
ನಂಗಳು ಪ್ರಸರಿಸುವಂತೆ ದಿವ್ಮಪರಿಮಳವೀವ ಗಂಧಮಣಿ (ವಿವೇಕ. 
೨೧೦). [ಗಂಧ * ಮಣಿ) 
ಗಂಧಮಾಂಸಿ (ನಾ). ಒಂದು ಬಗೆಯ ಔಷಧಿ: * ಜಟಾಲಾ- 
ಗಂಧಮಾಂಸಿ'' (ಓಷಧಿ. ೫೯). [ಗೆಂಧ + ಮಾಂಸಿ] 
| ಗಂಧಮಾದನ (ನಾ). ೧. ಒಂದು ಪರ್ವತದ ಹೆಸರು; ಸಪ್ತಕುಲ 
ಪರ್ವತಗಳಲ್ಲಿ ಒಂದು: ತೆಂಕಲು[ಗ]ನ್ನ ಮಾದನಗಿರಿ ಸಶ್ಚಿಮದಲು 
| ನೋಡ ಶ್ರೀಕೂಟಿಂ (ಕಇಆ. ೭೮-೧೩-೨೦ ; 1008) ; ಆ ಮುಚುಕುಂದ 
| ನಾ ಮಹಾ ಗುಹಾದ್ವಾರಮಂ ಪೊಣಜಮಟ್ಟು ಗಂಧಮಾದನ ನಗೇಂದ್ರೋ 
ಪಾಂತದ ಬದರಿಕಾಶ್ರಮ (ಜಗವಿ. ೯-೫೩ವ) ; ರಾಘವನ ಧನುವಿಂ 
ಕಡಿವಡೆದುಳಿದ ಗಂಧಮಾದನದಡರುವಿಕೆ ತಾನೆನಿತು ಭೂಭಾರಕತನದ- 
ಮಾತು ಬಿಡದ ಕುಲಶ್ಶಿಲಂಗಳಗ್ಗದ ಕಡುಹೆನಿತು (ಬಸಪು. ೧೯-೩೦). 
೨. ಒಬ್ಬ ವಾನರಶ್ರೇಷ್ಮನ ಹೆಸರು: ವಿನುತದಧಿಮುಖ ಗಂಧಮಾದನ 
ಪನಸ ಶರಭಜ್ಶ್ಕೋತಿಮುಖರೆನಿಪನುವರೋತ್ಸವ ಭಟರು (ತೊರರಾ. 


10 


15 


20 


25 


80 


೪-೭-೧೪). [ಗಂಧ * ಮಾದನ] 
| ಗಂಥಮಾರ್ಜಾರ (ನಾ). ಪುನುಗಿನ ಬೆಕ್ಕು: (ಕಿ). 
$5 [ಗಂಧ ೬ ಮಾರ್ಜಾರ] 


ಗಂಧಮಾರ್ಜಾಲ (ನಾ). - ಗಂಧಮಾರ್ಜಾರ : *ಪುಣುಗಿನ ಚೆಕ್ಕು” 
(ಅನಂನಾ), [ಗಂಧ +೬ ಮಾರ್ಜಾಲ] 
ಗಂಧಮುಖ (ನಾ). ಕಸ್ತೂರಿ ಇಲಿ; ಮೂಗಿಲಿ. 
[ಸಂ. ಗಂಧಮುಖಾ] 
ಗೆಂಧೆಮುರೆ (ನಾ). ಒಂದು ಬಗೆಯ ವನಸ್ಪತಿ: “ಗಂಧಾಕುಟೀ - 
ಗಂಧಮುರೆ* (ಓಷಧಿ. ೪೬). [ಗಂಧ + ಮುರೆ) 
ಗಂಧಮೂಹಿ (ನಾ). 3 ಗಂಧಮುಖ: “ ಚುಚುಂದರೀ, 
ಮೂಹೀ ೨ ಡುಂಡಿಲೀ ಹೆಸರು? (ಸಿದ್ಧಾಂತಿ. ೧೩೭). 
[ಸೆಂ. ಗಂಧಮೂಷಿ€] 
45 ಗಂಧಮೂಷಿಕೆ (ನಾ). - ಗಂಧಮುಖ: (ಕ). 
[ಸಂ. ಗಂಧಮೂಹಿಕಾ] 


40 


ಗಂಧ 


ಗಂಧಯುಕ್ತಿ 


ಗಂಧಯುಕ್ತಿ (ನಾ). ಅರುವತ್ತುನಾಲ್ಕು ವಿದ್ಯೆಗಳಲ್ಲಿ ಒಂದು; 
ಸುಗಂಧ ದ್ರವ್ಯಗಳನ್ನು ಮಿಶ್ರಣಮಾಡುವ ತಿಳಿವಳಿಕೆ: ಬಕೆಪಂ 
ಬಾಜನೆ ಗಂಡ£ಧ]ಯುಕ್ತಿ ಗಣಿತಂ ಗಂಧರ್ವಮಾಖ್ಯಾನಕಂ 
ಭರತಾಭ್ಯಾಸಮಿಭೇಂದ್ರಶಿಕ್ಷೆ ಹಯಶಾಸ್ತ್ರಂ ಸೂಪಶಾಸ್ತ್ರಂ ನದೀತರಣಂ 
ತಾಪನಮಿಂದ್ರಜಾಲಮೆಜಕಂ ಲೆಪ್ಪಂ ಶಿಲಾಕರ್ಮಮುತ್ಯರಣಂ ಚಿತ್ರ 
ವಿನಕ್ಷೆ ವಾಸ್ತುಶಕುನಜ್ಞಾನಂ ರೆಥಾರೋಹಣಂ (ಪಸ್ಪಪು. ೪-೫೯). 
"ಚತುಷ್ಟಸ್ಟಿಕಲೆ' ಪರಾ. [ಗಂಧ* ಯುಕ್ತಿ] 
ಗಂಧರಬಟ್ಟಲು (ನಾ). ಒಂದು ಬಗೆಯ ಬಟ್ಟಲು (?): ಹಸುಂಬೆಯ 
ನಿಕ್ಕುವಲ್ಲಿ ಹಸೆಯ ಜವಳಿ ಗಂಧರಬಟ್ಟಲು ಒಂದು ಗೋಂಟು 
(ಎಇ.70126, ೩೮-೩೦ ; 1114). [ಗಂಧರೃ*- ಬಟ್ಟಲು (ಆ ಬಟ್ಟ ೮೯)) 
ಗಂಧರಸ (ನಾ). ೧. ಒಂದು ಬಗೆಯ ಮರದಿಂದ ಬರುವ ಅಂಟು 
ದ್ರವ; ಗೋಲರಸ; ರಸಗಂಧಕ. [ಗಂಧ * ರಸ] 
ಗಂಧರಾಜ (ನಾ). ೧. ಒಂದು ಬಗೆಯ ಸುವಾಸನೆಯ ಹೂವು. 
೨. ಗಂಧದಮರ; ಶ್ರೀಗಂಧ: ಹಂದಿ: ಶ್ರೀಗಂಧವ ಹೂಸಿದಡೇನು? 
ಗಂಧರಾಜನಾಗಬಲ್ಲುದೇ ? (ದೇದಾವ. ೨೨-೩೯). [ಗಂಧ * ರಾಜ] 
ಗಂಧರ್ವ (ನಾ). ೧. ಒಂದು ದೇವಜಾತಿ; ದೇವಲೋಕದ 
ಸಂಗೀತಗಾರ: *“ಯಕ್ಷಃ, ರಾಕ್ಷಸಃ, ಗಂಧರ್ವಃ ... ದೇನಯೋನಃ 
—ಇಂತಿವೆಲ್ಲಂ ದೇವಜಾತಿಯೆಂಬುದು? (ಹ ಲಾ ಯು. ೧೫-೮೭) ; 
ಕುಬೇರನಾಯಕನಂಗದರ್ಪ್ಹಣನೆಂಬ ಗಂಧರ್ವಂ ಜಳಕ್ರೀಡೆಯಾಡು 
ತಿರ್ದಂ (ಪಂಸಭಾ. ೩-೩೩ ವ) ; ಗಂಧರ್ವರ್‌ ಪೊಗಳಲ್‌ . , . 
ಪುರವಿಜಯನೆಸೆದನಾಸ್ಫಾ ಯಿಕೆಯೊಳ್‌ (ತ್ರಿಪುವಿ. ೪೮-೧೫) ; ಗಂಧರ್ವರ 
ಸೀಮೆಯಾಯಿತು ಕಾಡಿನಾ ನಾಡು (ಗರಿ. ೨-೧೦). ೨. ಮರಣಾ 
ನಂತರ ಬೇರೆಯಾಗಿ ಸಂಚರಿಸುವ ಜೀವ; ಪ್ರೇತ; ದೆವ್ವ. 
“ಗಂಧರ್ವಗ್ರಹ? ಪರಾ. ೩. ಗಾಯಕ; ಸಂಗೀತಗಾರ. 
೪. ಕುದುರೆ; ಅಶ್ವ: “ ಅರ್ವಾ, ಗಂಧರ್ವಃ , . , ವಾಹಃ--ಈ ೧೪ 
ಕುದಿರೆೌ ( ಹಲಾಯು. ೭೨-೨೮೨); ಪೊಣರ್ವ ಸಗರ್ವ ಗಂಧರ್ವ ವಾಹಕ 
ಸಮೂಹದ ಸಾಹಸದಾಹವದ ಮೋಹರಮಂ ಕಾಹುರದ ಮೋಡಿಯಿಂ 
ನೋಡಿ (ಕಾಜಕೇ. ೬-೬೫ ವ). ೫. ಒಂದು ಬಗೆಯ ಜಿಂಕೆ; ಮೃಗ. 
೬, ಕೋಗಿಲೆ; ಗಂಡುಕೋಗಿರೆ. ೭. ಒಂದು ಬಗೆಯ ದುಂಬಿ, 


ಭ್ರಮರ. .6. ಸೂರ್ಯ; ರವಿ. ೯. ಅರವತ್ತುನಾಲ್ಕು| 


ವಿದ್ಯೆಗಳಲ್ಲಿ ಒಂದು; ಸಂಗೀತ ವಿದ್ಯೆ. ೧೦. ಹೆಂಗಸು; ಸ್ರೀ: 
“ದೇಸೀಯ ಗಾನದೊಳು ಖಚರರೊಳು ಕುದುರೆಯೊಳು ಮೈಸಿರಿಯ 
ಕಾಂತಿಯೊಳು ಗಂಧರ್ವನಾಮಂ” (ಮಂಗರಾ. ೧೫೧-೫೪) ; *ವಾಜಿಯುಂ 
ಗಾನನು[ವು30 ಸತಿಯುಂ ಖೇಚರರುಂ ಮೃಗಾಳಿ ವಿವರಂ ಗಂಧರ್ವ 
ಮಕ್ಕುಂ ೨ (ನಾನಾರ, ೧೩೬) ; “ಭೃಂಗಂ ಸ್ತ್ರೀ ಗಾನಂ ತುರಗಂಗಾಮೃಗ 
ಖಡರರಾಜು ಗಂಧರ್ವಾಖ್ಯಿಂ? (ನಾನಾಕಂ. ೧೫೫). [ಸಂ.] 
ಗೆಂಧರ್ವಗಲುಳೆ (ನಾ). ಒಂದು ಬಗೆಯ ವನಸ್ಪತಿ: *ತೀವ್ರಾಕ್ಷೀ- 
ಗಂಧರ್ವಗಜುಕೆ ೨ (ಓಷಧಿ. ೭೦). 
[ಗಂಧರ್ವ 4 ಕಜುಕೆ, (೮ ಕಣುಂಕೆ)] 
ಗೆಂಧರ್ವಗಾನ (ನಾ). ೧. ಗಂಧರ್ವರು ಮಾಡುವ ಗಾನ, 
—ಹಾಡುವ ಸಂಗೀತ. ೨. ಸುಮಧುರವಾದ ಗಾನ: ಅವರೆ 
ಹಾಡುಗಾರಿಕೆಯು ಗಂಧರ್ವಗಾನವೆಂದು ಒಕ್ಕೊರಲಿನಿಂದ ಕರೆದಿದ್ದಾರೆ 
(ಸಂಗೀತ. ೩); ಚವ್ಯ, ಹಿಪ್ಪಲಿಮೂಲ .. . ಕಷಾಯ ಕಾಯಿಸಿ, 
ಜೇನುತುಪ್ಪ ಜೆರಸಿ ಸೇವಿಸಲು ಸ್ವರಭಂಗ ರೋಗನಾಶವಾಗಿ ಗಂಧರ್ವ 
ಗಾನಕ್ಕೆ ಮನುಸ್ಯನು ಯೋಗ್ಯನಾಗುವನು (ಸಕವೈ. ೧೨೨). 
[ಗಂಧರ್ವ + ಗಾನ] 


೨೭.೭೫ 


20 


85 


ಗಂಧಲಂಪಟತೆ 


ಗಂಧರ್ನಗಾಯನ (ನಾ). - ಗಂಧರ್ವಗಾನ: ತುಂಬಿದತ್ತಶರೀರ 
ಗಂಧರ್ವಗಾಯನಂ ನೀರವ ನಿಶಾನಭೋದೇಶಮಂ 
೧೬-೪೨೪). [ಗಂಧರ್ವ + ಗಾಯನ] 
ಗಂಧರ್ವಗ್ರೆಹ (ನಾ). ದೆವ್ವ ಹಿಡಿಯುವುದು; ಗಂಧರ್ವ ನೀಡೆ: 
ನಾನಾ ಶಸ್ತ್ರಧಾರಣೆ ಮಾಡುವುದರಿಂದ. . : ದೇವಗ್ರಹ, ಗಂಧರ್ವಗ್ರಹ, 
ಯಕ್ಷಗ್ರಹ . . . ಹಾನಿಯನ್ನು ಕೆಡಿಸುವುದು (ಸಕವೈ. ೫೬). 
[ಗಂಧರ್ವ * ಗ್ರಹ] 
ಗೆಂಧರ್ವದೂರ್ವೆ (ನಾ). ಒಂದು ಬಗೆಯ ಸಸ್ಯ; ಗಂಧರ್ವಗಳುಕೆ: 
“ ಶಕುಲಾಕ್ಷಿ- ಗಂಧರ್ವದೂರ್ನೆ? (ಓಷಧಿ. ೧೬೦). 
[ಗಂಧರ್ವ + ದೂರ್ವೆ] 
ಗಂಧರ್ವನಗರ (ನಾ). ೧. ಗಂಧರ್ವರ ಪಟ್ಟಣ. ೨. ಆಕಾಶದಲ್ಲಿಯ 
ಒಂದು ಕಾಲ್ಪನಿಕ ಪಟ್ಟಣ: (8). [ಗಂಧರ್ವ * ನಗರ) 
ಗಂಧರ್ವನಾರಿ (ನಾ): ಗಂಧರ್ವ ಪ್ರೀ: ಗಂಧರ್ವನಾರಿಯರು 
ಪುರುಷರು ವಿನೋದ ವಿಹಾರ ಲೀಲೆಯೊಳಯ್ದೆಯೆಯ್ದಿ ವಿಚಾರಗೇಡಿ 
ಗಳಾಗಿ ತಾವವರಿದ್ದರಣ್ಮದಲಿ (ಬಸಪು. ೩೪-೭). [ಗಂಧರ್ವ * ನಾರ್ವಿ] 
ಗಂಧರ್ವಪಾಶ (ನಾ). ಗಂಧರ್ವನ ಹಿಡಿತ : ಗಂಧರ್ವಪಾಶದಲ್ಲಿ ಸಿಕ್ಕ 
ರೂಪಾನನ್ನು ಸಹ ಹೇಗೋ ಲಗ್ನವಾಗಿ, ಮನೆಗೊಯಿದು ಪಾಶಗಳನ್ನು 
ಬಿಚ್ಚಿ ಎತ್ತಿಕೊಳ್ಳುವಂತೆ ನಾನು ಪ್ರೇರೇಪಿಸುವೆನು (ಜಯಂತ. ೨೪೮). 
[ಗಂಧರ್ವ + ಪಾಶ] 
ಗಂಧರ್ವರಾಜ (ನಾ). ೧. ಗಂಧರ್ವರ ಒಡೆಯ, - ಅಧಿಪತಿ: 
ಗಂಧರ್ವರಾಜನಂದನೆಯನತಿದೂರದೊಳ್‌ ವಿಸ್ಮಿತಾಂತರಂಗನಾಗಿ[ನೋಡಿ 
(ಕಾದಂಉ. ೩೦). ೨.ಗಂಧರ್ವರ ರಾಜನಾದ ಚಿತ್ರಸೇನ: ಗಂಧರ್ವ 
ರೌಜನು ಮಾಯೆಯಿಂದ ಅಂತರ್ಧಾನನಾಗಿ ಬಾಣ ಬಿಡುವುದಕ್ಕೆ 
ಮೊದಲು ಮಾಡಿದನು. (ವಚಧಾ. ೧೬೨). 
(ಗಂಧರ್ವ + ರಾಜ] 
ಗೆಂಧರ್ವನಿದ್ಯೆ (ನಾ). ಗಾಯನ ವಿದ್ಯೆ; ಸಂಗೀತ ವಿದ್ಯೆ: ರಾಗೋ 
ಚ್ಛರಣಲಯಗೀತಮಾಯ್ತಚ್ಚರಿ ತದ್ಗಂಧರ್ವವಿದೈೆ ಸುರಸುಂದರಿಯಾ 
(ಚಂದ್ರಪು. ೧೧-೧೪೦). [ಗಂಧರ್ವ * ವಿದ್ಯ] 
ಗೆಂಧರ್ವವಿವಾಹ (ನಾ). ಎಂಟು ಬಗೆಯ ವಿವಾಹಗಳಲ್ಲಿ ಒಂದು; 
ವಧೂವರರು ಪರಸ್ಪರ ಮೆಚ್ಚಿ ತಾವೇ ಮಾಡಿಕೊಳ್ಳುವ ಮದುವೆ: 
ಗಂಧರ್ವವಿವಾಹಮನಾ ಬಂಧೂಕಾಧರೆಯರವರ್ಗೆ ಮಾಡಿದರೊಲವಿಂ 
(ಲೀಲಾವ. ೧೩-೪). “ಗಾಂಧರ್ವವಿವಾಹ' ಪರಾ. 
[ಗಂಧರ್ವ + ವಿವಾಹ] 
ಗೆಂಧರ್ವನೇದ (ನಾ). ಉಪವೇದಗಳಲ್ಲಿ ಒಂದು; ಸಂಗೀತ ವಿದ್ಯೆ. 
[ಗಂಧರ್ವ * ವೇದ] 
ಗಂಧರ್ವಹಸ್ತೆ (ನಾ). ಔಡಲಗಿಡ ; ಹರಳುಗಿಡ : (8). 
[ಗಂಧರ್ವ * ಹಸ್ತ] 
ಗಂಧರ್ವಹಸ್ತಕೆ (ನಾ).-ಗಂಧರ್ವಹಸ್ತ: *ಔಡ್ಲಗಿಡ? 
(ಗಂಗಾಮ, ೧೧೦). [ಗಂಧರ್ವ * ಹಸ್ತಕ]. 
ಗೆಂಧರ್ನೆ (ನಾ). - ಗಂಧರ್ವನಾರಿ: ದುಂದುಭಿ ಎಂಬ ಗಂಧರ್ವೆ 
ಯನ್ನು ಕರೆದು ಅವಳು ಮಂಥಕೆಯೆಂಬ ಗೂನೆಯಾಗಿ ಹುಟ್ಟುವಂತೆ 
ಅಜ್ಞೆ ಮಾಡಿದನು (ವಚಭಾ. ೪೦೪). [< ಸಂ. ಗಂಧರ್ವಾ?] 
ಗಂಧಲಂಪಟಿತೆ (ನಾ). ಸುಗಂಧದಲ್ಲಿ ಅತಿಯಾದ ಆಸಕ್ತಿಯಿರುವಿಕೆ; 
ಸೌರಭಲೋಲುಪತೆ: ರಟದಳಿ ನೃಂದನೆಂತೆಆಗುಗುಂ 
ದಳಿತಾಂಬುರುಹಕ್ಕೆ ಗಂಧಲಂಪಟತೆಯಿಂ ( ಆದಿಪು. ೩-೯೦). 
[ಗಂಧ * ಲಂಪಟತೆ] 


ಶಿ ರಾಮಾ. 
(ಶ್ರಿ 


ಸಂಧವಟಕೆ ೨೩೭೬ 


ಗಂಧವಟಕೆ “ಗಂಧವಟ್ಟಗೆ' ನೋ. 
ಗೆಂಧನಟ್ಟಿಲು (ನಾ). ಗಂಧದ ಬಟ್ಟಲು: ಗಂಧವ ಗಂಥೋದಕ 
ದಿಂದೆ ಹದಮಾಡಿ ಗಂಧವಟ್ಟ ಲನಿರಿಸಿದಳು (ಮೋಹತ. ೨೧೯). 
[ಗಂಧ*- ಬಟ್ಟಲು (ಆ ಬಟ್ಟಿಲ್‌)] 


ಗಂಥಸಾಲೆ 


ಗಂಧವಾರಿ (ನಾ). ೧.ಸುಗಂಧದ ನೀರು; ಪನ್ನೀರು. ೨. ಹದಿನಾಲ್ಕು 


ನಾಡಿಗಳಲ್ಲಿ ಒಂದು: ತರಳ ತಿಳಿ ನಾಡಿಗಳ ಚೌದಶಗಳಿಗೆ ನಾನು 
ಗಳಾಯುರು ಸುಷುಮ್ನೆಯು . , . ಪಯಸ್ವಿನಿ ಗಂಧವಾರಿಯು 
(ಗಗಶಾ. ೯-೧೧). [ಗಂಧ + ವಾರಿ) 


ಗಂಧವಟ್ಟಿಗೆ, ಗಂದವಟಗೆ, ಗಂದವಟ್ಟಿಗೆ ಗಂಡೊಟಿಕೆ, ಗಂಧವಓಕೆ| 5 | ಗಂಧವಾಹ (ನಾ). ೧. - ಗಂಧವಹ : ಗೋಶೀರ್ಷಸಾರ ದ್ರವಾ 


(ನಾ). ೧. ಕದ್ಕ ಮಣೆ, ಮೊದಲಾದುವುಗಳಿಗೆ ಹಾಕುವ ಮರದ 
ಅಡ್ಡ ಪಟ್ಟಿ: ರಸದಾಳಿಯಸಿಯ ಗಂಧವಟ್ಟಗೆಯಿಂ (ದಶಕು. ೧೦-೭೨ವ); 
ಮಿರುವ : ಘನವಜ್ರದ ಕವಾಟಕ ಗಂಧವಟ್ಟಗೆಯ (ನಳ ಚ. ೧-೨೦). 
೨. ಬಾಗಿಲುವಾಡದ ಮೇಲ್ಬಾಗ: ಗಂಧವಟ್ಟಗೆಯ ಮೇಲೆ ಪಂಚ 
ವಣಿಗೆ ಇಟ್ಟದ್ದೇನೆ (ರೂಢಿ). ಗಂದವಟಿಗೆ: ೧. ಕದಗಳ ಮೇಲೆ ಬದ್ದು 
ಅವುಗಳ ಗಂದವಟಓಗೆಗಳೂ ಗಡಾರಿಗಳೂ ಜರ್ಜರಿತವಾಗುವ ಹಾಗೆ 
ಗುದ್ದೆರಿಸಿತು (ಭಾರವೀ. ೧೦೧). ಗಂದವಟ್ಟಿಗೆ ೧. ಕದ ಮೊದ 
ಲಾದುವಕ್ಕೆ ಹಾಕುವ ಗಂದವಟ್ಟಿಗೆ (ಇಂಕನಿ: 8೩೭೧). ಗೆಂದೊಟಿಕೆ: 
೧. ಬಾಗಿಲದ ಒಂದು ಗಂಡೊಟಿಕೆಯನ್ನು ಏರಿಸಿ ಚಿಲಕೆದ ಕೊಂಡಿಯನ್ನು 
ಹಿಡಿದ (ಮೇದಿಮ. ೧೭). ಗಂಧವಟಕೆ: ೧. ಕದದ ನಡುವಣ 
ಗಂಧನಟಕೆಯ ಬಲಕೊನೆಯ ಬೆಳ್ಳಿಯ ಮೊಗ್ಗನ್ನು ಬಲವಾಗಿ ಹಿಡಿದು 
ತಿರುಗಿಸಿದಳು (ಕೃಷ್ಣಭೂ. ೪೨). (2) 

ಗಂಧವಡಿಗೆ (ನಾ). “ಸುಗಂಧ ದ್ರವ್ಯಗಳನ್ನು ತಯಾರಿಸುವವನು 
ಅಥವಾ ಮಾರುವವನು ; ಸುಗಂಧಕಾರ ”: (ಅನಂನಾ). 

[ಗಂಧ * -ವಡಿಗ] 

ಗಂಧವಣ "ಗಂದವಣ' ನೋ. 

ಗಂಧವಣಿಗ (ನಾ). - ಗಂಧವಡಿಗ: ಗನ್ನಿಗೆರುಂ ಗಂಧವಣಿಗರುಂ 
(ಸೌಇಇ. ೫೫, ೬೩-೩೩ ; 1098) ; ಬಾಯಿನದಿಂ ಬಂದುದುಂ ಗಂಧ 
ವಣಿಗ ಹಗಡಿಯಿಂ (ಶ್ರಾವಕಾ. ೧೩೪-೨೧). [ಗಂಧ + -ವಣಿಗ] 

ಗೆಂಧವತಿ (ನಾ). ೧. ಗಂಧವನ್ನು ಉಳ್ಳುದು ; ಭೂಮಿ; ಧರಿತ್ರಿ. 
೨. ಒಂದು ಬಗೆಯ ಮಲ್ಲಿಗೆ. ೩. ಒಬ್ಬಾಕೆಯ ಹೆಸರು ; ವ್ಯಾಸನ 
ತಾಯಿ, ೪. ಒಂದು ನಗರದ ಹೆಸರು: (9). ೫. ಗಂಧಕ: 
*ಗಂಧವತಿ ಗಂಧೋಪಲಂ ಗಂಧಕಮೆನಿಕ್ಳು? (ಮಂಗರಾ. ೩೧-೧). 
೬. ಒಂದು ಬಗೆಯ ಸುಗಂಧ ದ್ರವ್ಯ: “ಸುರಭಿ ಗಂಧವತಿಯೆನಿಸಿಕ್ಕು? 
(ಮಂಗರಾ. ೩೯-೨೭), ೬. ಒಂದು ತಪ್ಪಲು ಪ್ರದೇಶದ ಹೆಸರು: 
ಕುಮುದ್ವತಿ, ಗಂಧವತಿ, ಭೋಗವತಿ. . . ತಪ್ಪಲುಗಳು ನಾಲ್ಕು 
ದಿಕ್ಕುಗಳಲ್ಲಿಯೂ ದೇವ ಜುಷಿಗಳಿಂದ ಸೇವಿತಮಾಗಿರುವವು (ಕಕುಮಾ. 
೨೪೪-೬). [ಸಂ. ಗಂಧವತೀ) 

ಗಂಧವಹ (ನಾ). ಗಂಧವನ್ನು ಹೊತ್ತುಕೊಂಡು ಹೋಗುವವನು; 
ಗಾಳಿ; ವಾಯು: ದಕ್ಷಿಣಾಶೆಯ ನಜುಸುಯ್ಯ ಗಾಳಿಯನೆ ಪೋಲ್ತುದು 
ಗಂಧವಹಂ ವಸಂತದೊಳ್‌ (ಶಾಂತಿಫ,' ೭-೧೨೬) ; ಗಂಧನಹಂಗಳ್‌ 
ಮಂಗಳ ಗಾಂಧರ್ವಮನೆಸಗೆ ಮಧುರ ಭೃಂಗೀರವದಿಂ (ಲೀಲಾವ. 
೧೩-೪) ; ಮಾರುತನಂ ನೆನೆಯೆ , . . ನಡುಗುತುಂ ಬಂದು ಮಯ್ಯಿಕ್ಸಿ 
ನಿಂದು ಮುಂದಿರ್ದ ಗಂಧನಹನಂ ಕಂಡಭಯಮಪಸಿತ್ತು (ನಂಬಿರ. 
೧೪-೭೦). [ಸಂ.7 


ಮೋದದಿನೆತ್ತಂ ಗಂಧವಾಹಂ ಮಗಮಗಿಸೆ (ಆದಿ ಫು. ೧೩-೬೮). 
೨. ಕಸ್ತೂರಿಮೃಗ: ಅಸುಕೆಯ ಬನದ ಕಡೆಯಿಂದ ಉತ್ತಮದೆ 
ಹೂಗಂಪು ಬರುತಿರಲೆತ್ತನೋಡುನೆನೆನುತ ಬಾಲದ ಸುತ್ತ ಸಡಲಿಸಿ 
ಗಂಧವಾಹನ ಬಳಿಯಲೈದಿದನು (ಕೌಶಿರಾ. ೧೦-೪೯). [ಸಂ.) 


101 ಗಂಧನೀಡು, ಗಂಧಬೀಡು (ನಾ). ಕರಿಯ ಉಪ್ಪು; ಬೀಡುಲವಣ : 


20 


25 


40 


ಗಂಧವಹೆ (ನಾ). ವಾಸನೆಯನ್ನು ತೆಗೆದುಕೊಳ್ಳುವಂಥದು ; | 


ಮೂಗು; ನಾಸಿಕ. [ಸಂ. ಗಂಧವಹಾ) 
ಗಂಧವಾರಣ (ನಾ). - ಗಂಧಗಜ: ಅನ್ಯ ನರೇಂದ್ರ ಗಂಧವಾರಣ 

ಮದವಾರೆಣಂ ವಿಜಯಕಾರಣನಮ್ಮನ ಗಂಧವಾರಣಂ(ಗದಾಯು.೧-೧೭); 

ಮಾರಿಯ ಮಾರಿಯಾನ್ತರಿಗೆ ಮುಮ್ಮಡಿ ಚೋಟನ ಗನ್ಫವಾರಣಂ 


(ಎಕ. 111, ಶ್ರೀರಂಗ. ೧೪9-೧೬ ; 1012). [ಗಂಧ + ಮಾರಣ) 


45 


(ಕಿ). ಗೆಂಧಬೀಡು : ಔಷಧಿಗೆ ಉಪಯೋಗಿಸುವ ಒಂದು 
ಬಗೆಯ ಉಪ್ಪು (ಸ್ಕಾಂಡರ್‌.). [“-ಮರಾ. ಗಂಧವೀಡ] 


ಗಂಧವುಡಿ, ಗಂಧಪುಡಿ, ಗಂಧಹುಡಿ (ನಾ). ಗಂಧದಪುಡಿ; 


ಶ್ರೀಗಂಧದ ಹೊಟ್ಟು: ಬಹು ಧಾನ್ಯ ವನು ಮಾರುವರುಯಲೆಯಡಿಕೆಯ 
ಗಂಧವಿ£ವ್ರೆ]ಡಿ ಫಲಸರಕು ಗಡಿಸರೆಕು (ನ ವ ಮೋ, ೩೦-೫೬); 
ಪರಿಮಳ ಪುಷ್ಪ... ಎಣ್ಣೆ ಗಂಧವಿ(ವು]ಡಿ ಮುಂತಾದ ಪರಿಮಳದ್ರವ್ಮ 
ಸೇವನೆ (ಸಕನೈ. ೧೭೦). ಗೆಂಧಪುಡಿ: (ಸಿದ್ಧಾಂತಿ. ಕಿ. ೨೨೯). 


ಗೆಂಧಹುಡಿ: ಚನ್ನವರದಿಗಯಕ್ಕಸಾಲೆಯರು . . . ಗಂಧಹುಡಿ 
ಹಸುಂಬೆಯರಷ್ಟಶೆಟ್ಟಿಯರು ವ್ಯವಹರಿಪರು (ನವನೋ. ೨-೪೭). 
[ಗಂಧ + ಪುಡಿ] 


ಗೆಂಧಶಾಲಿ, ಗಂಧಶಾಳಿ (ನಾ). ಒಂದು ಬಗೆಯ ಭತ್ತೆ; 


ಸುವಾಸನೆಯ ಭತ್ತ; ಗಂಧಸಾಲೆ ಭತ್ತ: *ಕಳನು।- ಕಳಮೆ, 

ಗಂಧಶಾಲಿ* (ಓಷಧಿ. ೨೨) ; ಘನಗಂಧಶಾಲಿಯಿಲ್ಲದ ಪೊಲಂ . . ` 

ಇಲ್ಲ (ಪುಸ್ಪಪು ೨-೧೧) ; ಬೆಳವುವು ಬಿಡದೆ ತದ್ವಿಸಯದೊಳು ಸೊಂಪಿನ 

ಗಂಧಶಾಲಿಗಳು (ಸಾಳ್ವಭಾ. ೧-೬೦). ಗಂಧಶಾಳಿ: ಬೆಳೆದು ಮುಗಮಗಿಪ 

ಗಂಧಶಾಳಿಯಿಂದಲ್ಲಿ ಸುಖವ ಗಿಳಿವಿಂಡಿನೋಳಿಯಿಂ (ಪಂಸಭಾ. ೩-೨೨). 
[ಗಂಧ * ಶಾಲಿ]. 


ಗೆಂಧಶಾಲಿವನ, ಗಂಧಶಾಳಿವನ (ನಾ). ಗಂಧಶಾಲಿ ಬತ್ತದ ಗದ್ದೆ: 


ನಾಣಿ ತಲೆಯನೆಅಗಿದ ಸುಜನೋತ್ತಮರಂತೆ ಭರದಿನೆಜಗಿದುವಮೇಯ 
ಪರಿಸಕ್ವ ಗಂಧಶಾಲಿವನಂಗಳ್‌ (ಶಾಂತಿಪು. ೧-೫೯) ; ಗಂಧಶಾಲಿವನ 
ಮನೋಹರಮೆನಿಸಿದ ಭರತಕ್ಷೇತ್ರ . . «ಎಂಟು (ಜಗವಿ. ೨-೧ವ). 
ಗಂಧಶಾಳಿವನ : ಪೊಂಬಣ್ಣದ ಕೆಂಪಿಡಿದಿರೆ ಸೊಗಯಿ ಪುವು' ಗಂಧಶಾಳಿ 


ವನಂಗಳ್‌ (ಆದಿಪು. ೧-೬೦). [ಗಂಧಶಾಲಿ + ವನ] 
ಗಂಧಶಾಳಿ "ಗಂಧಶಾಲಿ? ನೋ. 
ಗಂಧಶಾಳಿನನ "ಗಂಧಶಾಲಿವನ? ನೋ. 
ಗಂಧಸರಕು (ನಾ). - ಗಂದಿಗಸರಕು: ಗಂಧಸರಕುಗಳು ದ್ವೀಪ 


ಗಳಲ್ಲಿಯೂ » * * ಹತ್ತಿ, ನೀಲಿ ಇಂಡಿಯಾದಲ್ಲಿಯೂ ಬೆಳೆಯುತ್ತವೆ 
(ಭೂಗೋಳ ೨೮). [ಗಂಧ + ಸರಕ್ಕು) 


ಗಂಧಸಾರ (ನಾ). ಚಂದನ; ಶ್ರೀಗಂಧ: ಅಗುರು ಕರಿಯಗುರು 


ಗುಗ್ಗುಳ ಗಂಧಸಾರೆವಾ ಸಜ್ಜರಸವು (ಗುರುಚಾ. ೬-೩೭), 
[ಗಂಧ + ಸಾರೈ) 


ಗಂಧಸಾಲಿ, ಗಂಧಸಾಲೆ (ನಾ). -- ಗಂಧೆಶಾಲಿ: ಗಂಧಸಾಲಿಯ 


ನೆಲ್ಲು ಬೀಜವನ್ನು . . . ತರಿಸಿ (ಕೃಷಿಪ್ರ. ೨೦೪). ಗಂಧಸಾಲೆ : 
ಅವರುಣ್ಣುವ ಅಕ್ಕಿ ಸಣ್ಣಕ್ಕಿಯೇ ಆಗಬೇಕು, ಇಲ್ಲವೆ ಗಂಧಸಾಲೆ 
ಯಾಗಬೇಕು (ಜಾರುದಾ. ೬೨). [€ ಸಂ. ಗಂಧಶಾಲಿ] 


ಗಂಧಸಾಲೆ "ಗಂಧಸಾಲಿ' ನೋ. 


ಗಂಧಸಿಂಧುರ ೨೩೭೭ ಗಂಪಲ್‌ 


ಗಂಧಸಿಂಧುರ (ನಾ). ಆ ಗಂಧಗಜ : ಕುರುಕುಳನಂದನಂ ಪವನನಂದನ | | ಗಂಧಿಕತಗರ (ನಾ). ಒಂದು ಬಗೆಯ ವನಸ್ಪತಿ: ಗಂಧಿಕಕಗರ, 


ನೆಂಬ ಮದಾಂಧ ಗಂಧಸಿಂಧುರಮೆ ಕಜುತ್ತು ಪಾಯೆ ಪಡಲಿಟ್ಟಿ ವೊಲಾ | ನೈದಿಲಗೆಡ್ಡೆ.. , ಅರೆದು ಕುಡಿಯ ಕೊಡಿಸಲು ಪಿತ್ತದೋಸಯುಕ್ತ 

ದುದು (ಸಂಪಭಾ. ೧೩-೧೨) ; ಚಾಮಿಾಕರ ರಕ್ಷಾಭಿರಾಮ ಮದಾಂಧ ವಾದ ಯೋನಿ ಶುದ್ಧ ನಹುದು (ವೈದ್ಯಸಾ. 11, ೪೧). 

ಗಂಧಸಿಂಧುರೆಂ ಬರ್ಪಂತೆ (ಶಾಂತಿಪು. ೪-೫೭) ; ಬಂದುದು ಪುರಂದರ [ಗಂಧಿಕ + ತಗರ] 

ನೇಆಂದ ಗಂಧಸಿಂಧುರಂ (ಪುಷ್ಪಪು. ೧೪-೪೪). [ಗಂಧ ಸಿಂಧುರ) |5| ಗೆಂಧಿಕಾಮೋದಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಗಂಧಸಿಂಧುರೇಂದ್ರ (ನಾ). ಶ್ರೇಷ್ಠವಾದ ಗಂಧಗಜ; ಉತ್ತಮವಾದ | |, ನೀಲೋತ್ಪಲಿನಿ. . . ಗಂಧಿಕಾಮೋದಿ: , . . ಎಂಬ ಇಪ್ಪತ್ತೆರಡು 

ಮದಕರಿ: ಮದಜಳಚ್ಛ ಟಾಟೋಪ ಭೀಷಣಾರುಣ ಗಂಡಸ್ಥಳಮುಮಪ್ಪ | ರಾಗಂಗಳು (ವಿವೇಕ. ೨೩೪). [1] 

ಗಂಧಸಿಂಧುಕೇಂದ್ರ ಮನನುಕರಿಸಿ (ಆದಿಫ. ೧೪-೬೩ವ). | ಗಂಧಿಗೆ (ನಾ). ಗಂಧದ ವ್ಯಾಪಾರಿ; ಸುಗಂಥಧದ್ರವ್ಯಗಳನ್ನು 


[ಗಂಧಸಿಂಧುರ + ಇಂದ್ರ) 
ಗಂಧಹಸ್ತಿ (ನಾ). - ಗಂಧಗಜ: ಚಂಚರೀಕತತಿ ಗಂಧಹಸ್ತಿಯೊಳ್‌ 
ನೆಲಸುವವೋಲ್‌ (ಶಾಂಕಿಪು. ೫-೯೬). [ಗಂಧ * ಹಸ್ತಿ] | 


ಮಾರುವವನು: ಗನ್ಮಿಗ ರೇವಿಸೆಟ್ಟ . . . ರಾಮೇಸ್ವರದೇನರಂಗ 
ಭೋಗಕ್ಕೆ ಹಸುಂಬೆ[ಗೆ]ಹಾಗವಂ ಸ್ಥಾಯಿಯಾಗಿ ಬಿಟ್ಟರು (ಸೌಇಇ. 
XxX, ೭೮-೩೦; 1118); ವಣಿಗ್ವರರ್‌ ಗಂಧಿಗರ್‌ ಬಾಣಸರ್‌ 
(ಜೆಬಪು. ೪೬-೪೧) ; ವಾಣಿಜರ ಗಂಧಿಗರ ಸೆಟ್ಟಿಯರ . . . ಕೇರಿಗಳು 


i 
10 


ಗೆಂಧಹುಡಿ "ಗಂಧವುಡಿ' ನೋ. 


ಗಂಧಾಂಧ (ಗು). ಮದೋದಕದಿಂದ ಕುರುಡಾದ, - ಮದಿಸಿದ, (ಸಿದ್ಧಕಾ, ೧೩-೩೬). (ಗಂಧ + -ಇಗ] 

—ಮಜೋನ್ಮತ್ತವಾದ. "ಗಂಧಾಂಧಸಿಂಧುರ' ಪರಾ. ಗಂಧಿನಿ (ನಾ). ೧. ಗಂಧವುಳ್ಳ ವಸ್ತು; ಒಂದು ಬಗೆಯ ಸುಗಂಧ. 
[ಗಂಧ + ಅಂಧ] 15 [ಸಂ. ಗಂಧಿನೀ) 

ಗಂಧಾಂಧಸಿಂಧುರ (ನಾ). ಮದದಿಂದ ಕುರುಡಾದ ಆನೆ; ಮದಿಸಿದ ಗಂಧೇಂಗಾಲಕ (ನಾ). ಒಂದು ಆಯುಧ ವಿಶೇಷ: ಬಿಲ್ಲು ಶೀರು 
ಆನೆ: ಬಂದಂ ಧವಳಾತಪತ್ರದಡಿಯೊಳ್‌ ಕಾಲ್ಫೋದು. ಗಂಧಾಂಧ .. ೬ ೬ ಗಂಧೇಂಗಾಲಕ , ... ಖೇಟಕ ಮುಂತಾದ ಶತೃಜಯಾತ್ಮ 
ಸಿಂಧುರಮಂ ಮೆಯ್ಗಲಿ ವಜ್ರಬಾಹು ಮಹಿಸಂ (ಪಂರಾಮಾ. ೨-೧೧). | ರಕ್ಟಾಧಿಸಾಧನ ವಿಶೇಷಂಗಳಿಂದಲೂ (ವಿವೇಕ. ೨೬೩). [2] ; 

[ಗಂಧಾಂಧ + ಸಿಂಧುರ] ಗಂಧೇಭ (ನಾ). - ಗಂಧಗಜ: ಭೃಂಗೀ ನಿನದ ಮುಖರಿತಾಶಾಚಕ್ರ 

ಗಂಧಾಕುಳೆ (ಗು). ಗಂಧದಿಂದ ಆವೃತವಾದ, ಕೂಡಿದ:|20| ಗಂಧೇಭಚಕ್ರ್ರಂ (ಆದಿಪು. ೧೧-೩೦) ; ಕೌರವ್ಯ ಗಂಧೇಭ ಕೇಸರಿ 
ಬಂದುದು ದಾನೆಬಂಧುರ ಗಂಧಾಕುಳ ಭೃಂಗಮಂಗಜಗಜಂ ಬರ್ಪಂತೆ (ಗದಾಯು. ೧-೫೨). [ಗೆಂಧ * ಇಭ] 
(ಚಂದ್ರಪು. ೭-೩೮). [ಗಂಧ + ಆಕುಳ (ಎ ಅಕುಲ)] ಗೆಂಧೋತ್ತಮೆ (ನಾ). ಮದ್ಯ; ಸುರೆ; ಹೆಂಡ: *ಸರಾಯ* 

ಗೆಂಧಾಕ್ಷತೆ (ನಾ). ೧. ಗಂಧ ಮತ್ತು ಅರಿಸಿನ ಬೆರಸಿದ ಅಕ್ಕಿಯ (ಗಂಗಾಮ. ೧೧೦). [ಸಂ. ಗೆಂಧೋತ್ತಮಾ] 
ಕಾಳು; ಮಂತ್ರಾಕ್ಷತೆ: ಗೋಪನಂ ಗಂಧಾಕ್ಷತಾರ್ಚನೆ ಧೂಪದೀ ಗಂಥೋದಕೆ (ನಾ). ಸುವಾಸನೆಯ ನೀರು; ಪನ್ನೀರು: ಫೃತಕ್ಷೀರ 
ಪಾರತಿಗಳೆಸೆಯೆ ನಿರೂಪಿಸುತ (ಬಸಪು. ೨-೫೩) ; ಲೇಸಾದುದೆಂದು |28 ದಧಿ ನಾಳಿಕೇರ  ತೋಯಾಮ್ರರಸೇಕ್ಷುರಸ ಗಂಥೋದಕಾದಿಗಳಿಂ 
ಮಾನನ ಮತಿಗೊಬ್ಬ ಶಶಿಹಾಸಂ ಪ್ರಸೂನ ಗಂಧಾಕ್ಷತೆಗಳಂ ತರಿಸಲು ಮಾಡುವ ಸವನಮುಂ (ಅದಿಪು. ೧೫-೧೩ ವ) ;, ಗಂಧೋದಕದಿಂಡ 
(ಜೈಮಿಭಾ. ೩೧-೩೯). ೨. ಹಣೆಯ ಮೇಲೆ ಹಚ್ಚುವ ಶ್ರೀಗಂಧದ ಬಾಯಿ ತೊಳೆದನು (ಪುನರು. ೧೪). [ಗಂಧ * ಉದಕ] 
ಅಡ್ಡಗೀರು ಮತ್ತು ಅಕ್ಷತೆಯ ಬೊಟ್ಟು : ಬ್ರಾಹ್ಮಣರು ಊಟಕ್ಕೆ | | ಗೆಂಧೋದಕವೃಷ್ಟಿ (ನಾ). ಸುಗಂಧ ಜಲದ ಮಳೆ; ಪನ್ನೀರಿನ 
ಮೊದಲು ಗಂಧಾಕ್ಷತೆಯನ್ನು ಇಟ್ಟುಕೊಳ್ಳುವುದು ಪದ್ಧಶಿ (ರೂಢಿ). ಮಳೆ: ಗಂಧೋದಕವೃಷ್ಟಿಯಂ ಸುರಿವರೊಯ್ಯನೆ (ಶಾಂತಿಪು. ೧೨-೨೨). 

[ಗಂಧ + ಅಕ್ಷತೆ, 30 [ಗಂಥಧೋದಕ - ವೃಷ್ಟಿ] 
ಗಂಧಾಖು (ನಾ). - ಗಂಧಮೂಹಿ. [ಗಂಧ * ಅಖು] ಗಂಥೋದಕಸನನ (ನಾ). ಸುಗಂಧ ಜಲದಿಂದ ಮಾಡುವ ಸ್ನಾನ; 
ಗಂಧಾನಿಲ (ನಾ). ಕಂಹಿನ ಗಾಳಿ; ಸುವಾಸನೆಯ ಗಾಳಿ; ಪನ್ನೀರಿನ ಸ್ನಾನ: ಜಿನೇಂದ್ರ ಮುಹಾಭಿಷೇಕದೊಳ್‌ ... 


ಕಮ್ಮೆಲರು: ಗಂಧಾನಿಲಂಗಳವು ಸರಸತ್ತ್ವ ಪುಷ್ಪದವು ಸಂದೇಹವೇ 

ನೆಲವೊ (ಮಂಕುಕ. ೨೨೦). [ಗಂಧ + ಅನಿಲ] 
ಗೆಂಧಾಪಣ (ನಾ). ಗಂಧದ ಅಂಗಡಿ; ಸುಗಂಧ ದ್ರವ್ಯಗಳನ್ನು 

ಮಾರುವ ಸ್ಥಳ: ಉತ್ಪಾದಿತ ಘ್ರಾಣೇಂದ್ರಿಯ ಪ್ರಾಪಣಂಗಳಪ್ಪ 

ಗಂಧಾಪಣಂಗಳೊಳ್‌ (ಡಂದ್ರಷು. ೧೧೧೨೯).  [ಗಂಧ4 ಆಪಣ] 
ಗೆಂಧಾಶ್ಮ (ನಾ). ಗಂಧಕ. [ಗಂಧ * ಅಶ್ಮ] 


[ಗಂಥೋದಕ 4 ಸವನ] 

s ಗಂಭೋದಕಸ್ನ್ಮಾನ (ನಾ). ಎ ಗಂಧೋದಕ ಸವನ: ಬಿತ್ತರಿಸಿದರ್‌ 
ಗಂಧೋದಕಸ್ನಾನಮಂಗಳಮಂ ತೀರ್ಥಕರಂಗೆ (ಪುಷ್ಪಪು. ೧೧-೪೬). 
[ಗಂಧೋದಕ + ಸ್ನಾನ] 

ಗಂಧೋದ್ಧಾರಿ (ಗು). ಗಂಧವನ್ನು ಹೊರಸೂಸುವ, --ಚೆಲ್ಲುವ : 
ಗೆಂಧಾಸ್ತಿ (ನಾ). - ಗಂಧಗಜ : ಪಗವರ ಗನ್ಮಾಸ್ತಿ ಪಾರ್ವ್ವರ ಇಚ್ಚೆ ಹಿಮಗಂಥೋದ್ಧಾರಿಯಾಯ್ತಂದು ಗಾಳಿ (ಪುಷ್ಪಪು. ೧8-೩). 

(ಎಕ. ೩೪1, ಮದ್ಮಗಿ. ೧೧೮-೨ ; 8ನೆಯ ಶತ). [೮ ಗಂಧಹಸ್ತಿ] |40 [ಗೆಂಧ + ಉದ್ಗಾರಿ) 
ಗಂಧಿ (ಗು). ೧. ಗಂಧದಿಂದ ಕೂಡಿದ ; ವಾಸನೆಯಿಂದ ತುಂಬಿರುವ. ಗಂಥೋಪಲ (ನಾ). - ಗಂಧಕ: “ ಗಂಧವತಿ ಗಂಧೋಪಲಂ ಗಂಧಕ 


ಓಂ 


ಗಂಧಥಧೋದಕಸವನಮಂ (ಸುಕುಮಾ. ೬-೨೫ವ). 


(ನಾ). ೨. ಒಂದು ಬಗೆಯ ವನಸ್ಪಶಿ: “ನಾಗೀ- ಸುರಹೊನ್ನೆ, ಮೆನಿಕ್ಕು* (ಮಂಗರಾ. ೩೧-೧). [ಗಂಧ*- ಉಪಲ] 
ಗಂಧಿ, ಅಕ್ಕಿ ಹೆಡೆ (ಓಷಧಿ. ೮೫). [ಸಂ, ಗಂಧಿನ್‌] ಗಂಧೋಲಿ (ನಾ). ೧. ಕಡಜ; ಕಣಜ; ಕಡಂದುರು: (೪). 
ಗೆಂಧಿಕೆ (ಗು). ೧. ಗಂಧದಿಂದ ಕೂಡಿದ ; ವಾಸನೆಯುಳ್ಳ. (ನಾ). ೨. “ ಜೇನುನೊಣ” (ಗಂಗಾಮ. ೧೧೦). (ಸಂ. ಗಂಧೋಲೀ) 


ಶಿ, ಗಂಧಕ. ೩. ಸುಗಂಧದ್ರವ್ಯಗಳನ್ನು ಮಾರುವವನು ; ಗಂಧಿಗ. | ಆ ಗಂಪ "ಗಾಂಪ' ಕೋ. 
(ಸಂ.) | ಗಂಪಲ್‌ "ಕಂಪಲ್‌' ನೋ. 


ಗೆಂಪಿಲ 


ಗಂಪಿಲ (ನಾ). ಬೇಟೆಯ ಒಂದು ಸಾಧನ: ತಡಿವಲೆಯ ಬಗರೆಗೆಯ 
ನಾಜಿಯ ಸಿಡಿನಲೆಯ ಕಾಲ್ಲಣ್ಣಿ ಗಂಪಿಲ ಬಡಿವಲೆಯ ಬೆಳ್ಳಾರನಲೆ 
ಪೇರ್ಬೀಸುವಲೆಗಳನೂ (ಆನಂರಾ. ೩-೩-೫). [21 
ಗಂಪು "ಕಂಪು? ನೋ. 
ಗಂಪೆ (ನಾ). (ಕಸದ) ಗೂಡೆ; ಕುಕ: "ಗಂಪೆಧಾರಿ? ಪರಾ. 
[ದೇ. ॥ ತೆಲು. ಗಂಪ) 
ಗೆಂಪೆಧಾರಿ (ನಾ). (ಕಸದ) ಬುಟ್ಟಿ ಹೊರುವವನು: ಇಂತೀ 
ಮೂವರು ಗಂಪೆಧಾರಿಗೆಳೆಂಬೆ (ಮೋಳಿಮಾ. ೧೦೪-೪೧೬); *ಕೂಲಿಕಾರ; 
ಬುಟ್ಟಿ ಹೊರುವವ? (ಮೋಳಿಮಾ. ಕೋಶ). (ಗಂಪೆ* -ಧಾರ್ಮಿ] 
ಗೆಂಬದಗಡಣೆ (ನಾ). ಒಂದು ಬಗೆಯ ಆಟ: ಗುಡುಗು ಗುತ್ತಿನ 
ಚೆಂಡು ಗುಮ್ಮನ ಬಡಿವ ಕತ್ತಲೆ ಗುದ್ದು ಗಂಬದೆ (ಪಾಠಾಂ, ಗಂಬಗೆ, 
ಗಂಭದ]ಗಡಣೆ ಕಣ್ಮಚ್ಚಸಗವರಿ ಹರಿಹಲಗೆ ನಿಡುಗವಣೆ... ಆಡಿದರು 
(ಕುವ್ಯಾಅ. ೬-೩). [?) 
ಗೆಂಬೂರ (ನಾ). ಕಪ್ಪುರ; ಕರ್ಪೂರ: ಗಂಬೂರ ಕುರುಜು ೪ 
ಕಸ್ಸೂರಿಕಳ್ಳಂಚು (ಸಾಇಇ. IX-i, ೫೪೭-೩; 1552); ಚುಂಬನಂ 
ಚೀತ್ಯಾರದ್ವಾದಶಾಲಿಂಗನಗಳೆಂಬತ್ತುನಾಲ್ಕು ಬಂಧಪ್ರೌಢಿಯಾರೆಂಟು 
ಕಲೆ ನೆಲೆಯ ತಾಣವನಜ್‌ದು ಗಂಬೂರ ಕತ್ತುರಿ ಕದಂಬಗಳ್‌ ಪೊಣ್ಮಿರುಚಿ 
ಬಿಂಬಾಧರದ ರಸಂ ತುಂಬಿ ತುಳ್ಳಾಡೆ (ಲಕ್ಷ್ಮಭಾ. ೧೬-೮). 
[ದೇ. || ತೆಳು. ಗಂಬೂರ, ಗೆಂಬುರ) 
ಗೆಂಭಾರಿ (ನಾ). ಶಿವನಿ ಮರ: (ಕ). [?] 
ಗಂಭೀರ (ಗು). ೧. ಆಳವಾದ; ಗಹನವಾದ ; ಗೂಢವಾದ. 
೨. ಘನವಾದ ; ಭವ್ಯವಾದ: ಮಂದ್ರ ಗಂಭೀರ ದುಂದುಭಿ ಧ್ವನಿ 
« * * ಪೊಕ್ಕೆ (ಶ್ರೀರಾಮಾ. ೧೩-೩೫೧). [ಸಂ.] 
ಗೆಂಭೀರಗುಣ (ನಾ). ೧. ಗಾಢವಾದುದು; ತಿಳಿಯಲಶಕ್ಕವಾದುದು. 
೨. ಆಳವಾದುದು : ಗಂಭೀರಗುಣದೊಳಮಾವರ್ತನ ಸಿದ್ಧಿಯೊಳಂ 
ಜಳನಿಧಿಯನೆಪೋಲ್ವ (ಪಂಪಭಾ. ೨-೩೯ ವ) ; ಗಂಭೀರಮಮಳ ಲಕ್ಷ್ಮೀ 
ಸಂಭವ ಪದಂ (ಕಾವ್ಯವ. ೬೪೩) ; ಚಾರುನಿಶ್ಚಲ ಧೀರನಂ ಗಂಭೀರೆಗುಣ 
ಮಣಿಹಾರನಂ ಸಂಸಾರಭೂಜ ಕುಠಾರನಂ (ಬಸಪು. ೫-೧೬). 
[ಗಂಭೀರ * ಗುಣ] 
ಗಂಭೀರಗೆಡು (ಕ್ರಿ). ಗಾಂಭೀರ್ಯವನ್ನು ಕಳೆದುಕೊಳ್ಳು; ಆಳ 
ವನ್ನು ಕಳೆದುಕೊಳ್ಳು : ಮಂತ್ರಿಪೇಳೆ ಗಂಭೀರಗೆಟ್ಟವಕೊಪ್ಪಿ ತವಗೆ 
ಬಾರಡೊಡನೆಯ ಬಲ್ಲಿದಗೆ ಕೋರುವನೆಂದು (ಭರಡ. ೫೫-೧೧೪). 
[ಗಂಭೀರ + ಕೆಡು) 
ಗಂಭೀರತೆ (ನಾ). ಗಂಭೀರಭಾವ ; ಗಾಂಭೀರ್ಯ : ಪುರುಷತನವೇ 
ಗುಣವೆ ಪೆಂಪೇ ಗರುವಿಕೆಯೆ ಗಂಭೀರತೆಯೆ ಸನ್ಮಾರ್ಗವರ್ತನನೆ 
(ಬಸಪು. ೪೬-೧೦) ; ಪಾಂಡುರತೆ ಮಂದೆಯಾನತೆ ಗಂಭೀರತೆ 
(ಕಗದ್ಯ. 11, ೪0). [ಸಂ. ಗಂಭೀರೆತಾ) 
ಗಂಭೀರಭಾವ (ನಾ). ೧. - ಗಂಭೀರತೆ. ೨. ಗಾಂಭೀರ್ಯವುಳ್ಳ 
ವನು : ಗಜದಿಂ ಗಂಭೀರಭಾವಂ ವೃಷಭದಿನಭವಂ (ಶಾಂಶಿಪು.೯-೨೧೦). 
(ಗಂಭೀರ 4+ ಭಾವ) 
ಗಂಭೀರಭಾಷಿತ (ನಾ). ಗಾಂಭೀರ್ಯದ ಮಾತು; ಘನವಾದ 
ನುಡಿ : ಭಾರತೀಪತಿ ಚತುರ ಪರಿಮಿತೋದಾರ ಗಂಭೀರ ಭಾಷಿತಂಗಳಿಂ 
ಬಿನ್ನಪಂಗೆಯ್ಕೆ (ಜಗವಿ. ೧-೬೬). [ಗಂಭೀರೆ + ಭಾಷಿತ] 


ಗೆಂಭೀರವಡೆ (ನಾ). ಗಾಂಭೀರ್ಯವನ್ನು ತಾಳು: ನಿತಂಬಿನಿಯರ 
ಗುಂಪಿನಲಿ ಗಂಭೀರವಡೆದು ರುಕ್ಮಿಣಿದೇವಿ ವಿಶ್ವಕುಟುಂಬಿಗೆ ಬಿನ್ನಯಿಸಿ 


ದಳು (ಮೋಹತ. ೪-೫೩). [ಗಂಭೀರ + ಪಡೆ] 


೨೩೭೮ 


ಗೆಗನಕುಸುಮ 


ಗೆಂಭೀರವೇದಿ (ನಾ). ಅಂಕುಶಕ್ಟೂ ಮಣಿಯದಿರುವ ಮದಿಸಿದ 
ಆನೆ; ತುಂಬಾನೆ: ಪ್ರವರಾಂಕುಶಮಂ ಗಂಭೀರವೇದಿ ಶಿರದೊಳ್‌ 
ನಿಷಾದಿ ನೀಚಿಸುವ ತೆಅದಿಂ (ಶಾಂತಿಷು. ೧೦-೧೬೨). 
[ಸಂ. ಗಂಭೀರವೇದಿನ್‌'] 

5 | ಗಂಭೀರೆ (ನಾ). ೧. ಆಳವಾದ ವ್ಯಕ್ತಿತ್ವವುಳ್ಳವಳು; ಗಂಭೀರತೆ 
ಯುಳ್ಳವಳು; ಘನತೆಯನ್ನು ಹೊಂದಿದವಳು: ಗಂಭೀರೆಯಾಗಿ 
ರ್ದೊಡಂ ನಿರ್ಮಲೆಯಾಗಿರ್ಪಿನಮಂತರಂಗಂ ಪೇರರ್ಗೆ ಕಾಣಲಕ್ಕು 
(ರಾಮಾಶ್ವ. ೮-೮). ೨. ಬಿಕ್ಕುಳಿನಲ್ಲಿ ಒಂದು ಬಗೆ: ಗಂಭೀಕೆ ಎಂಬ 
ಬಿಕ್ಕುಳು ಗಂಭೀರಥ್ವನಿಯುಳ್ಳದಾಗಿ ಮಹಾವೇಗವುಂಬಾಗಿಹುದು 
(ಸಕವೈ. ೨೪೧). [ಸಂ. ಗಂಭೀರಾ) 

ಗಂಹರ, ಗವ್ವರ (ನಾ). ೧. ಬೆಟ್ಟದ ಗನಿ, ಗುಹೆ: * ಗಂಹರ 
(ಗವಿ) - ಗಹ್ವರ? (ತದ್ಭಕೋ. ೯); ಇರೆಲಿ ಗಿರಿ ಶೃಂಗಾಗ್ರದಳಿ ಗಂಹರ 
ಗಳಲಿ (ನಿಭಾಗ. ೨-೧-೫) ; ಗಂಹರವ ಹೊಕ್ಕಿರ್ದು ಸಿಂಹಗಳನಿಜಿಯು 
ವುದು (ಸರ್ವಜ್ಞ. ೧೨೮೫). ೨. ಕಾಡು; ಅರಣ್ಯ. ೩. ಮೋಸಗಾರಿಕೆ; 
ಕುಹಕ; ಕಪಟಿ: ಯಾವನ ಕುಂದಿದರೂ ಗಂಹರ ಕುಂದಲಿಲ್ಲ 
(ಗಾದೆ). ಗೆವ್ವರೆ: ೧. “ಬಿಲದ ಮಾರ್ಗ” (ಚತುನಿ. ಕಿ. 1, ೩೩); 
*ಗವ್ವರ (ಗಂಹರ) - ಗಹ್ವೆರ್‌ (ತದ್ಭಕೋ. ೧೦). (ಆ ಸಂ. ಗಹ್ವರ) 

ಗೆಂಹರಿ (ನಾ). ಭೂಮಿ; ಧರೆ; ಇಳೆ: ಗೋಮಿನಿಯ ಪತಿ ಗಂ 
(ಪಾಕಾಂ. ರುಂ)ಹರಿಯ  ಭಾರವನೊನೆಯಲುದಿಸಿದನಹನೆ (ತೊರರಾ, 
೧-೯-೨). [ಆ ಸಂ. ಗಹ್ವರೀ] 

ಗೆಕ್ಕನೆ "ಕಟ್ಟಿನೆ' ನೋ. 

ಗೆಕ್ಕಾಗು "ಗರ್ಕಾಗು'? ನೋ. 

ಗಕ್ಕು (ನಾ). ೧. ಒಂದು ಬಗೆಯ ಕೊಕ್ಕರೆ; ಬಕಪಕ್ಷಿ: (8). 
೨. “ ಕೆಂಪುಕೊಕ್ಕರೆ ಕ (ಅನೇನಾ. ). [?] 

251 ಗೆಗನ (ನಾ). ೧. ಬಾನು; ಆಕಾಶ: “ನಭಃ... ಗಗನ ದ್ಯುಃ - 

ಈ ೧೫ ಆಕಾಶಂ? (ಹಲಾಯು. ೨೨-೧೩೬) ; ಗಗನಂ ನಿಜಭೂಷಣ 

ದೀಪ್ತಿಗಳಿಂ ತಆತಟಃಸಿ ಪೊಳೆಯೆ.,.. ಮನುಜ ಲೋಕದಿಂ ಪೊಗಟೀಸಿ 

ದೆಳ್‌ (ಶಾಂಕಿಪು. ೪-೧೦೨) , ನೀಲಾಭ್ರ ಘಟಿಯೆ ಗಗನಮನೆಡೆಗೊಂಡ 
ವೋಲಾಯತ್ತು (ಜಗವಿ: ೪-೫೪). ಗಗನದ ಹರಿಸುರಪತಿಗಳ್‌ ಜಗದಿ ತಾರ್ಥ 
ಮಹೇಶ ., . ಕಾಮನುರಿದು ಕರಿಮುಜಸವೋದಂ (ಗಿರಿಕ. ಆ-ಳ೯). 

೨. [ಗಣಿತ] ಸೊನ್ನೆ: “ಗಗನಂ... . ಬಿಂದುವಿನನಾಮಂ* 

(ವ್ಯವಹಾ. ೧೦-೧೦) ; ಅನಲಂ ಗಗನಂ ಸೂನ್ಯಂ ಹರನಯನಂ ಅಂಭರೆ 

. . « ಸಪ್ತಸಪ್ತ ತ್ರಿಂಶತಿಕಾ (ಭಾಸ್ಕರ ೪-೭). ೩. [ಛಂದ] ಅಕ್ತರಗಣ 

ಗಳಲ್ಲಿ ಒಂದು; ತಗಣ: ಆದಿಯ ಮಧ್ಯಾಂತದೆ ಲಘುವಾದೊಡೆ ಜಲ 

ವಹ್ನಿ ಗಗನ ಲಘುವಿಂ ನಾಕಂ (ಛಂದೋಂಬು. ೧-೩೮ ಆಡಿಟಿ.). 
ಗಗನದರಳು ಇ ಆಕಾಶಕುಸುಮ; ಕಲ್ಪನೆಯ ಹೊವು: 
ಗಗನದರಳಂ ನಿಲಿಕಿ ಕೊಯ್ಯಲು (ಬಸಪು. ೪೨-೩)., ಗಗೆನದಹಣನ್ನ 
= ಆಕಾಶದ ಹಣ್ಣು; ಕಲ್ಪನೆಯ ಹಣ್ಣು: ಗಗನದ ಹಣ್ಣನೆ 
ಕೊಯ್ದು ಮುಗುದೆ ರುಚಿಯನಜ*ಯಳು (ಅವಚಂ. ೯-೩೫). [ಸಂ.) 

40] ಗೆಗನಕುಂತಳೆ (ನಾ). ಆಕಾಶವೇ ಕೂದಲಾಗಿರುವವನು ; ವ್ಯೋಮ 
ಕೇಶ; ಶಿವ: ಗಗನಕುಂತಳ .. . ಚಂದ್ರಶೇಖರ (ಹಮ್ಮಾರ. 6-೫೦). 

[ಗಗನ 4 ಕುಂತಳ (ಎ-ಕುಂತಲ)] 
ಗಗೆನಕುಸುಮ (ನಾ). ೧. ಆಕಾಶದಲ್ಲಿರುವ ಹೊವು: 
ಗಗನಕುಸುಮಮನೆ ಪಡೆವಂಶೊಗೆವುಗುರ್ಗಳ ಬಿಳಿಯ ಬೆಳಗು 
ಬಳೆದಡರ್ದಿರೆ ಕುಂಚಿಗೆಯನವಂ ಬೀಸಲೊಡಂ ಸೊಗಯಿಸಿದುದು 
ಭೋಂಕೆನಮರೆಪತಿ ಸಚಿ ನಭದೊಳ್‌ (ಲೀಲಾವ. 


| 
ul 
| 


pe 
ಲೂ 


29 


ಟು 
ಲಾ 


45 


೪-೯೬). 


-2-34 


ಗೆಗನಕೇಶ ೨೦೭೭೯ ಗಗನಮಣಿ 


೨. (ಆಲಂ) ಅಸಂಭವವಾದುದು 4 ಸುಳ್ಳು: ತನಗೆ ಸುಖವು ಗಗನ | | ಗೆಗನಚರಾಧೀಶ (ನಾ). (ಆಕಾಶದಲ್ಲಿ ಸಂಚರಿಸುವ) ಜೀವತೆಗಳ 
ಕುಸುಮವಲ್ಲನೆ? ಎಂದು ಒಮ್ಮೊಮ್ಮೆ ಆತನು ಯೋಚಿಸುವ ಒಡೆಯ, ದೊರೆ: ಇದಿರೆಟ್ಟು ಭಕ್ತಿ ಪುರಸ್ಸರಂ ಮನದಡೆಅಕದಿನೆಆ 
(ಚಿತೆಸ. ೧೧೧) ; ಏಕ ಸರ್ಕಾರದೆ, ಏಕ ಸಮಾಜದ, ಏಕರಾಷ್ಟ್ರದಕಲ್ಪನೆ ಗಿದೆ ಗಗನಚರಾಧೀಶನಂ ಯತಿ ಪರಸಿ (ಶಾಂತಿಷು. ೨-೨೧). 
ಈ ಕ್ಷಣದಲ್ಲಂತು ಗಗನಕುಸುಮವಾಗುಳಿದಿದೆ. (ಸಾಓಪ್ರ. ಟು (ಗಗನಚರ * ಅಧೀಶ] 
ಪ್ರಸ್ತಾವನೆ), [ಗಗನ * ಕುಸುಮ] ಗಗನಚರಿ (ನಾ). ಗಗನದಲ್ಲಿ ಸಂಚರಿಸುವವಳು ; ದೇವತಾಸ್ರೀ: 
ಗೆಗನಕೇಶ (ನಾ). - ಗಗನಕುಂತಳ: ಜಗವನೆಲ್ಲವ ನಿರ್ಮಿಸುವ ಮಿಗೆ ನೆಗೆನ ಗಗನಚರಿಯ ನಿಡುಜಡೆ ತೊಡಂಕಿ ಜಿಗಿಲ್ಲು ತೆಗೆಯಲ್‌ 
ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸು ಬಾರದಿರೆ ಪಾಜುಗೆಟ್ಟು (ಶಬಶಂ. ೩-೩೫ವ). [ಸೆಂ. ಗಗನಚರೀ] 
ನನು ಲೋಕಗಳ (ಹಸಾರ. ೨-೮). “ವ್ಯೋಮಕೇಶ' ಪರಾ. 'ಗಗೆನಚಕೇಂದ್ರ (ನಾ). =ಗಗನಚರಾಧೀಶ: ಕುತ್ತು ನಟ್ಟು ಬೆನ್ನಟ್ಟುವ 
[ಗಗನ * ಕೇಶ] ಗಗನಚರೇಂದ್ರನ ರೌದ್ರರೆಸಮಂ (ಶಾಂತಿಪು. ೬-೪೦). 
ಗಗನಖಂಡ (ನಾ). ಆಕಾಶ ಭಾಗ; ವ್ಯೋಮವಿಭಾಗ : ಒಂದು 10 Ansa 365] 
ಮುಹೂರ್ತ ಕಾಲದಲ್ಲಿ ಚಂದ್ರನು ೬೭ ಗಗನಖಂಡದಷ್ಟು, ಸೂರ್ಯನು ಗಗನಚಾಪ (ನಾ). ಕಾಮನಬಿಲ್ಲು ; ಇಂದ್ರಚಾಪ: ಗಗನದರಳಂ 
೫ ಗಗನಖಂಡದಷ್ಟೂ, ನಕ್ಷತ್ರದಿಂದ ಹಿಂದಕ್ಕೆ ಸರಿಯುತ್ತಾರೆ (ತತ್ತ ಪ್ರ. ನಿಲಿಕಿ ಕೊಯ್ಕುಲು ಗಗನಚಾಪವನೇಜಕಿಸಲು (ಬಸಪು. ೪೧-೩). 
೨೦೨). [ಗಣನ + ಖಂಡ) [ಗಗನ * ಚಾಪ] 
ಗೆಗೆನಗೆಂಗೆ (ನಾ). ಆಕಾಶಗಂಗೆ; ದೇವಗಂಗೆ: 3 ಗೆಗನಚುಂಬಕ (ನಾ). ಆಕಾಶವನ್ನು ಮುಟ್ಟುವಂತಹುದು ; 
ಧೂಮಾವಳಿ ಗಗನಗಂಗಾತಟೋದ್ಯುತ್ತ ಮಾಳೀ ವನಮೋ (ಚಂದ್ರಪು. 15 ವ್ಯೋಮ ಚುಂಬಕ : ಇಂಥ ಗಗನಚುಂಬಕ (sky 508೩೧088) ಗಳಿಗೆ 
೪-೩೧). [ಗಗನ * ಗಂಗ್ಮೆ] ನ್ಯೂಯಾರ್ಕ್‌ ನಗರ ಪ್ರಸಿದ್ಧ (ಬಾಲಪ್ರ 11, ೯೭೨). 
ಗೆಗನಗಜ (ನಾ). ಆಕಾಶದ ಆನೆ; ಐರಾವತ: ಗಗನಗಜಕ್ಕಿಕ್ಕಿದೆ ಜಃ ಚುಂಬಕ] 
ಪೊನ್ನ ಗಂಟಿಯೆರಡೆನಲು (ಆದಿಫು. ೬-೫೨) ; ಗಗನಗಜ ನಿಟಲತಟದಿಂ ಗಗನಚುಂಬಿ (ನಾ). - ಗಗನಚುಂಬಕ : ಆ ಪಟ್ಟಣದಲ್ಲಿ ಗಗನ 
ಜಗುಳ್ಹಂತೆ ಪುರಾಣರಶ್ಮಿ ಮಣಿಮಯ ಮುಕುರಂ ಮಿಗೆ ಮೆಜಕಿದುದರರೆ ಚುಂಬಿಯಾದ ಕಟ್ಟಡಗಳಿವೆ (ರೂಢಿ). (ಸಂ. ಗಗೆನಚುಂಬಿನ"] 
ಪಶ್ಚಿಮನಗದೊಳಿಳಿದು ತೋರ್ಪ ದಿನಕರಬಿಂಬಂ (ರಾಜಕೇ. ೧೧-೨).  |20| ಗಗೆನತಳೆ (ನಾ). ಬಾಂದಳೆ; ಆಕಾಶ ಪ್ರದೇಶ; ಅಂತರಿಕ್ಚ: 
[ಗಗನ * ಗಜ) ಮತ್ತೊರ್ವಂ ಗಗನತಳಂ ನಿಜಭೂಷಾಂಶುಗಳಿಂ ಪ್ರಜ್ವಳಿಸುವಂತು 
ಗೆಗನಗತಿ (ನಾ). ೧. ಆಕಾಶಮಾರ್ಗದಲ್ಲಿನ ಗಮನ, ಸಂಚಾರ: ಬೇಗಂ ಬಂದಂ (ನಂರಾಮಾ. ೧೪-೪೬); ಗಗನತಳಂಗಳೊಳ್‌ 
ಗಗನಗತಿ ಶ್ರಮಮಂ ನೆಟ್ಟಿಗೆ ಕಳೆಫರ (ಕುಸುಮಾ. ೨-೭೭) ; ಖಚಿತರತ್ನ ಕದಂಬದ ಕಂತಿ ಬಣ್ಣವಣ್ಣಿಗೆಯ ಮುಗಿಲ್ಲಳಂ ಕೆದಜಕಿ 
೨.ಆಕಾಶವೇ ಗತಿಯಾಗಿ ಉಳ್ಳದ್ದು; ದೇವತೆ, ಗ್ರಹ, ಪಕ್ಷಿ (ಅನಂಪು. ೯-೬೫); ಗಗನತಳವನು ಬಿಗಿದ ಬಲುಜಕೆಂಜೆಗಳ (ಕುವ್ಕಾದ್ರೋ. 


ವಿಮಾನ ಮುಂತಾದುವು. [ಗಗನ ಗತಿ) 25. ೩-೫). [ಗಗನ * ತಳ (ಇ ತಲ)] 
ಗೆಗೆನಗಮನ (ನಾ). ೧. ಆಕಾಶದಲ್ಲಿ ಸಂಚರಿಸುವುದು, --ಗಮಿಸು| |ಗೆಗೆನತಾರಾವಳಿ (ನಾ).`೧.'ಆಕಾಶದಲ್ಲಿಯ ನಕ್ತೃತ್ರಗಳ ಗುಂಪು, 
ವುದು: ಸುಕವಿ ಪ್ರಣುತರ್‌ ವ್ಯಾಕರಣ ಕರ್ತೃಗಳ್‌ ಗಗನಗಮನ —ಸಮೂಹೆ. ೨. ಕನ್ನಡದ ಒಂದು ಗ್ರಂಥದ ಹೆಸರು: ಈ ಮಹಾ 
ಸಾಮರ್ಥ್ಯರ್‌ (ಚಾವುಂಪು. ೭-೭); ಗಗನಗಮನಕ್ಕೆ ಹಂಸಂ ಮೊಗ ಘನಗಗನತಾರಾವಳಿಯ ವಿರಚಿಸುವ (ಗಗತಾ. ೧-೧೪). 
ಸಿದುದೆನೆ (ಕಾದಂಪೂ. ೨೦೪); ಗಗನಗಮನದ ನಿಖಿಳ ವಿಹಗಾಳಿಗಳು (ಗಗನ + ತಾರಾವಳಿ] 
ಬೆಂದವು (ಕುವ್ಯಾಕ. ೨೫-೪). [ಗಗನ 4 ಗಮನ] ಗಗನದನಿ (ನಾ).ಬಾನುಲಿ; ಆಕಾಶದಲ್ಲಿ ಕೇಳಿಬರುವ ಧ್ವನಿ; ಆಕಾಶ 
ಗೆಗನಗಾಮೆ (ನಾ). ಆಕಾಶದಲ್ಲಿ ಸಂಚಾರ ಮಾಡುವನನು. ವಾಣಿ: ನುಡಿಯಲ್‌ ಜಟಾಯುವಾತ್ಮಂ ಗಗನದನಿಯಾಗಿ (ಶ್ರೀರಾಮಾ. 
(ಸಂ, ಗಗನಗಾಮಿನ್‌] ೮೦೩-೮೨). [ಗಗನ * ದನಿ] 
ಗಗನಗಾವಿಂಸೀವಿದೆ (ನಾ). ಆಕಾಶದಲ್ಲಿ ಸಂಚರಿಸುವ ವಿದ್ಯೆ; ಗಗನಧುನಿ (ನಾ). ಎ ಗಗನಗಂಗೆ: ಗಗನಧುನಿಯಂ ತಂದ ಸಗರ 
ಖೇಚರವಿದೆ: ನ್ನ ೦ ಸಿನ್ನ ಗಗನಗಾಮಿನೀನಿದೈಯಿನುತ್ತರ (ವೆಂಕಾರಾ: ೧-೧೩-೮೯). [ಗಗನ * ಧುನಿ) 
ಕುರುವನೆಯ್ದಿಸು (ಆದಿಪು. ಬ) ಕನಕಶ್ರೀಯಂ Re ಗೆಗನಭುವನ (ನಾ). - ಗಗನಗಂಗೆ : ಭುವನಭವಸಖ ಭುವನಭವ 


ಇ 
ಎ 


ವಿದ್ಯೆಯಿನೊಯ್ದು (ಶಾಂಕಿಪು. ೩-೬೦ವ). ರಿಪುನನಲನಯನ ಗಗನಭುವನಾವತಂಸ (ಗುರುಚಾ. ೧೨-೧). 
[ಸಂ. ಗಗನಗಾಮಿನೀವಿದ್ಯಾ (ಗಗನಗಾಮಿನೀ 4 ವಿದ್ಯಾ)] [ಗಗನ + ಭುವನ] ` 
ಗಗನಚರ (ನಾ). ೧. ಗಗನದಲ್ಲಿ ಸಂಚರಿಸುವಂಥದು. ೨. ಹಕ್ಕಿ; ಗಗನಮಂಡಲ, ಗಗನಮಂಡಳ (ನಾ). ೧. ಆಕಾಶಮಂಡಲ; 
ಪಕ್ಷಿ. ೩. ಸೂರ್ಯನೇ ಮೊದಲಾದ ಗ್ರಹಗಳು. ೪. ಗಂಧರ್ವ; ವ್ಯೋಮ ಪ್ರದೇಶ. ೨. ಬ್ರಹ್ಮರಂದ್ರ : ಗಗನಮಂಡಲಜ ಸೂಕ್ಷ್ಮ 


ಬೇಚರೆ: ಜಳಚರ ಸ್ಥಳಚರ ಗಗನಚರೆ ಪ್ರಕಾರದಿಂ (ಕಾಂತಿಪು. [49 ನಾಳದಲ್ಲಿ ಸೋಹಂ ಸೋಹಂ ಎನುತ್ತಿದ್ದಿತು ಒಂದು ಬಿಂದು (ಅವಚಂ. 
೧೨-೧ಗಿವ) ; ಗಗನಚರಂ ಲಸ್ಷ್ಮೀಧರನಗಣ್ಮಪುಣ್ಮಪ್ತುಭಾವದಿಂ ೫೭-೨೪೭). ಗೆಗನಮಂಡಳೆ: ೧. ಇಲ್ಲಿಂದ ಪೊಜಗಂ ಗಗನ 
(ಪಂರಾಮಾ. ೧೪-೪೬). [ಗಗನ * ಚರ್ಮ] ಮಂಡಳದಿಂ ಬಳಸಿ (ಜೀವಸಂ. ೩೩-೧೦ ವ.) [ಗಗನ ಮಂಡಲ) 
ಗಗನಚರಭುಜಗ (ನಾ). ಗ್ರಹೆಗಳನ್ನು ಹಿಡಿಯುವ ಹಾವು; ರಾಹು: | | ಗಗೆನಮಂಡಳೆ "ಗಗನಮಂಡಲ' ನೋ. 
* ಭಾನುರಿಪು ಸಿಂಹಿಕಾಪ್ರಿಯಸೂನು ತಮಂ ರಾಹು ಗಗನಚರಭುಜಗಂ | | ಗೆಗೆನಮಣಿ (ನಾ). ಸೂರ್ಯ; ದಿನಮಣಿ: *ಗಗನಮಣಿಯೆನಲ್‌ 
ಸ್ವರ್ಭಾನು :ವಿಧುಂತುದನಂತದು ತಾನಕ್ಕುಂ ಕೇತುನಾಮದಿಂ ಶಿಖಿ|45) ರವಿ” (ಭಾರನಿ. ೧೮) ; 'ಅವನಿ ನಡುಗಿತು ಗಗನಮಣಿಪರವೇಷದಲಿ 
ಯೆನಿಕುಂ? (ವಸ್ತು ಕೋ. ೧೩- -೩೬೫). [ಗಗನಚರ + ಭುಜಗ] | ತಾರೆಗಳು ಹೊಳೆದವು ಸುರಿದವರುಣಾಂಬುಧಾರೆಗಳು(ಕುವ್ಯಾವಿ.೪-೨೯), 
150 


| 
| 
| 


| 


ಗೆಗೆನಮಾಲಾವಳಿ ೨೩೮೦ 


ಗೆಗನಮಣಿ ಸಶ್ಚಿಮಾಂಗನೆಯ ಬೈಕಲೆಯ ರಂಗು ಮಾಣಿಕದಂತೆ 
(ಚಂದ್ರಸ. ಆ). [ಗಗನ 4+ ಮಣಿ) 

ಗಗನಮಾಲಾವಳಿ (ನಾ). ಒಂದು ಬಗೆಯ ಸೀರೆ; ಆಕಾಶಬಣ್ಣದ 
ಸೀರೆ (?) : ಧಾವಳ್ಕೆ ದಿವ್ಮತಾರಾನಳಿಯ ಗಗನಮಾಲಾವಳಿಯ 
. .* ಸೀರೆಗಳ (ನವಮೋ. ೧೭-೬೦). [ಗಗನ* ಮಾಲಾವಳಿ?] 

ಗಗನಯಾತ್ರಿ (ನಾ). -ಗಗನಗಾಮಿ: ಗಗನಯಾತ್ರಿಗಳಾದರಾ 
ಸೂರ್ಯಚಂದ್ರರು ಎಲ್ಲರೂ ತಿಗಣೆಗಂಜಿದರು (ಇಂಚಾಪ. ೧೧೮-೭೮). 

[ಗಗನ * ಯಾತ್ರಿ] 

ಗಗನಲತೆ (ನಾ). ೧. ಆಕಾಶದಲ್ಲಿರುವ ಬಳ್ಳಿ. ೨.(ಆಲಂ) ಅಸಂಭವ 

ವಾದುದು : ಗಗನಲತೆಯಲಿ ಪಕ್ಷಿ ಸುಳಿದೊಡೆ (ಅಮೃತ. ೬-೨೩). 


[ಗಗನ + ಲತೆ] 
ಗೆಗೆನಲಿಪಿ (ನಾ). ಒಂದು ಬಗೆಯಾಗೂಡಲಿಸಿ : ಲಿಪಿಗಳ ನಿನರ, 
ಗಗನಲಿಪಿ, ಧೂಮಲಿಸಿ, ಜಲಲಿಪಿ... ಯೀ ಅಗಣಿತಲಿಸಿಗಳ 


ನೋದಲರಿಯದೆ ಬಿಜ್ಜಳರಾಯನ ಸಭೆಯೊಳು ಕಳಕಳಗೊಳುತಿದ್ದರು 
ವಿದ್ವಾಂಸರುಗಳೆಲ್ಲಾ (ಭಾಸ್ಕರ. ೭೬-೪): ` [ಗಗನ + ಲಬ] 

ಗಗೆನವಟ್ಟಿ (ನಾ). ಆಕಾಶಮಾರ್ಗ; -ಬಾಂಬಟ್ಟಿ : ಗುರುಪಾದವ 
ಕೂರ್ತು ನಡೆದಳು ಜಲಜಾಕ್ಸಿ ಗಗನವಟ್ಟಿಯಲಿ (ಮೋಹತ. ೨೯-೭). 

(ಗಗನ + ಬಟ್ಟಿ) 

ಗಗನವಿಜ್ಞಾನಿ (ನಾ). ಆಕಾಶದ ವಿಷಯವನ್ನು ತಿಳಿದುಕೊಂಡ 
ವನು; ` ಖಗೋಳಶಾಸ್ತ್ರಜ್ಞ :  ದೊರದರ್ಶಕೆಯಂತ್ರದಫ್ಲಿಯೊಳ್‌ 
ಕಣ್ಣಿಟ್ಟು, ಗಗನವಿಜ್ಞಾನಿ ತಾಂ ರಾತ್ರಿಯಾಳಾಶದಲಿ ಕಾಣ್ಪೊಂದು ತಾರಾ 
ಗರ್ಭದಂತೆ (ಶ್ರೀರಾಮಾ. ೧೧-೨೭೪). [ಗಗನ * ವಿಜ್ಞಾನಿ] 

ಗೆಗನವಿವರ (ನಾ). ಆಕಾಶದ ಭಾಗ, --ವಿಸ್ತಾರೆ: ಪರೆದಿರೆ ಸಂಧ್ಮಾ 
ರಾಗಂ ನಿರಂತರಂ ಗಗನವಿವರಮೊಬ್ಪಿತ್ತೆಂದಾದರದಿಂ ಪೇಟಲ್ಪಗೆದಂತಿರೆ 
(ಕವಿರಾ. ೧-೧೦೨). [ಗಗನ * ವಿವರ] 

ಗೆಗೆನವಿಹಾರ (ನಾ). ಆಕಾಶಯಾನ:; ಗಗನದಲ್ಲಿ ವಿಹರಿಸುವುದು : 
ಕನಕರುಚಿರುಚಿರವಿಂಶತಿಧನುಃ ಪ್ರಮಾಣಾಂಗಮೆಸೆಯೆ ಗಗನವಿಹಾರಂ 
ತನಗೊಪ್ಪೆ ವಿಹಾರಿಸಿಯುಂ (ಶಾಂತಿಪು. ೧೨-೨೦). [ಗಗನ-- ವಿಹಾರ] 

ಗಗೆನನಿಹಾರಿಣಿ (ನಾ). ಆಕಾಶದಲ್ಲಿ ವಿಹರಿಸುವವಳು, -ಕ್ರೀಡಿಸು 
ವವಳು : ಕಪಾಲಕುಂಡಲೆಯು ಆಕಾಶವನ್ನು ನೋಡುತ್ತ- ಗಗನ 
ವಿಹಾರಿಣಿಯೂ ಭಯಂಕರಿಯೂ ಆದಾ ಶಂಕರಿಯನ್ನು ನೋಡಿದ್ದ ಕಡೆ 
ದೃಷ್ಟಿಯಿಟ್ಟು ನೋಡಿದಳು (ಕಪಾಕುಂ. ೧೨೭). 

(ಸ. /ಗಗನವಿಹಾರಿಣೀ (ಗಗನ ೪ ವಿಹಾರಿಣೀ)] 

ಗೆಗೆನಸೆಖ (ನಾ). ವಿಮಾನದಲ್ಲಿ ಪ್ರಯಾಣಿಕರನ್ನು ಸೆತ್ಕರಿಸುವವಳು, 
--ಮೇಲ್ವಿಚಾರಕಳು : ವಿಮಾನದಲ್ಲಿ ನಮ್ಮ ಊಟ ತಿಂಡಿಗಳನ್ನು | 
ನೋಡಿಕೊಳ್ಳುತ್ತಿದ್ದ ಗಗನಸಖಿಯೆನ್ನು (Air ೫೦51058) ಮರೆಹೊಕ್ಕೆ 
(ನಂಟರು. ೪೦೮) ; ಎದುರಿಗೆ ನಿಂತಿದ್ದ ಗಗನಸಖಿ (ಏರ್‌ಹೋಸ್ಟೆಸ್‌) 
ಮಿಸ್‌. ರಸಲ್‌ (ನಡೆದಾ, 11, ೯೦೮), [ಗಗನ ಸಖಿ] 

ಗಗನಸಿದ್ಧಿ (ನಾ). ಎಂಟು ಸಿದ್ಧಿಗಳಲ್ಲಿ ಒಂದು; ಆಕಾಶದಲ್ಲಿ 
ಹಾರುವ ವಿದ್ಯೆ (7): ನಾದಾನುಭೂತಿ ... ನಿರೂಪದರ್ಶನ, ವಾಯು 
ಪರಿಕಲ್ಪನ, ಸ್ವರರೂಪತೆಯೆಂಬಿವೆಂಟು ಗಗನಸಿದ್ಧಿಗಳ್‌ (ವಿವೇಕ. ೨೭೬). 

[ಗಗನ * ಸಿದ್ಧಿ) 

ಗಗೆನಸ್ಥೆಳಿ (ನಾ). - ಗಗನಮಂಡಲ ೧: ಒನಿದು ನೆಗೆತಂದು ದಾಂಧಳ 
ಧಳಂದಳ ಧ್ವನಿಯಳುರ್ಕೆಗೊಳೆ ಶಬ್ದಗುಣಂ ತಿಳಿವೊಡದಕಾಯ್ತು ಗಗನ 
ಸ್ಥಳಿಗಲ್ಲದೊಡಲ್ಲಿ ಶಬ್ದಮೇಂ ಸಮನಿಕುಮೇ (ರಾಜಶೇ. ೬-೪೪). 

[ಸಂ. ಗಗನಸ್ಕಲೀ] 


25 


ಗಗನೇಚರ 


ಗೆಗೆನಸ್ಮಾನ (ನಾ). - ಗಗನಮಂಡಲ ೧: ಗಗನಸ್ಥಾನದಿನಿಆತಂದ 
ನೊರ್ನೊದಲ್‌ ಪಗಲುಳ್ಳಂ ತಾನೆನೆ ಮುನಿವಿಖ್ಯಾತಂ... ಅಜಸಂಜಾತಂ 
(ಜಗವಿ. ೨-೪೦). [ಗಗನ * ಸ್ಥಾನ] 

ಗಗನಾಂಗಣ (ನಾ). - ಗಗನಮಂಡಲ ೧: “ಶರೀರ ವಿಸ್ತರಂ ಕಾಳಗ 
ಮತ್ಕುದಾರಗಗನಾಂಗಣಮೆಂಬಿವುವಿಗ್ರಹಾಹ್ವಯಂ? (ನಾನಾರ. ೯೯); 
ಗಗನಾಂಗಣಸಾಧಾಗ್ರದೊಳೊಗುಮಿಗೆಯಿಂ , ರಾಜಿಸಿರ್ಪ ಮಣಿಕಲಶಂ 
ಬೊಲ್‌ (ಕಾದಂಉ. ೭೩೨); ಗಗನಾಂಗಣದೊಳ್‌ ನಡೆವರ್‌ (ಪಂಕಾಮಾ. 
೫-೨೩) ; ಸರಳಿನ. ಸೇತುವನು- ಕಟ್ಟಿದನು ಗಗನಾಂಗಣಕೆ ಕಲಿಪಾರ್ಥ 
(ಕುವ್ಯಾವಿ. ೮-೨೦) ; ಗಗನಾಂಗಣದಲಿ ಉಡು ತೊಳಗೆ (ಕಎಪು. ೬-೧). 

[ಗಗನ * ಅಂಗಣ] 

ಗಗನಾಂಗಳೆ (ನಾ). ಎ ಗಗನಮಂಡಲ ೧: ಹೊಳೆವ ಮಕುಟದ ವದನ 
ಗಗನಾಂಗಳಕೆ ಚಿಮ್ಮಿತು (ಕುವ್ಯಾದ್ರೋ. ೧೪-೪೦). [ಗಗನ ೬ ಅಂಗಳ್ಳ] 

ಗೆಗನಾಂಬರೆ (ನಾ). ಗಗನವನ್ನೇ ಬಟ್ಟಿಯಾಗಿ ಉಳ್ಳವಳು; 
ದಿಗಂಬರೆ: ಶರಧಿಶರೀರೆ; ಗಿರಿವನವದನೆ; ಗಗನಾಂಬರೆ; ಅಧಿ 
ಮಾನಸಸದನೆ (ಅನಿಕೇ. ೨೭-೧೩). 

[ಸಂ. ಗಗನಾಂಬರಾ (ಗಗನ * ಅಂಬರ + -)] 


ಗೆಗನಾಧ್ವ (ನಾ). ೧. - ಗಗನವಟ್ಟಿ: ಇಂದುಕಾಂತ ಶಿಲಾತಳದೊಳ್‌ 


ವಿಶ್ರಮಿಸಿ ಮನೋವಿಷ್ಠಾದಮುಮಂ 
ಕಳೆದು (ಪಂ ರಾಮಾ. ೪-೮೭ವ). ೨. ಆಕಾಶಮಾರ್ಗದಲ್ಲಿ 
ಸಂಚರಿಸುವವನು; ದೇವತೆ: ಗಗನಾಧ್ವರ್‌ ಶರಣಾಗಿಮಾಗಿಮ 
ಮರರ್‌ , . . ಎನುತುಂ ತನ್ವಂಗಿ ಪುಯ್ಯಲ್ಳಿದಳ್‌ (ಕಾವ್ಯಾವ. ೪೬೧). 
[ಗಗನ * ಅಧ್ವ] 

ಗೆಗನಾಧ್ಯಗ (ನಾ). ಆಕಾಶದಲ್ಲಿ ಸಂಚರಿಸುವಂತಹುದು : “ಸೂರ್ಯ 
ಚಂದ್ರಗ್ರಹನಕ್ಷತ್ರಾದಿಗಳು; ದೇವತೆಗಳು, ವಿಮಾನ; ಪಕ್ಷಿ” 
(ಕಸ್ತೂಕೋ. ೨೭೬). [ಗಗನ * ಅಧ್ವಗ) 

ಗೆಗನಾಪಗಾಜೂಟ (ನಾ). ಗಂಗೆಯನ್ನು ಜೂಟದಲ್ಲಿ ಧರಿಸಿರು 
ವವನು; ಗಂಗಾಧರೆ: ನಗಜಾತೆ ಕೇಳೆಂದು ನಂದಿ ಸುಪ್ರಮಥರಿಗೆ 
ಗಗನಾಪಗಾಜೂಟಿನುಸುರುತಿರಲು (ದುರಪು. ೩-೨). 

[ಸಂ. (ಗಗನಾಪಗಾ * ಜೂಟಿ)] 

ಗಗನಾಭೋಗ (ನಾ). ಆಕಾಶದ ವಿಸ್ತಾರ, ಹರಹು: ಗಗನಾ 
ಭೋಗದೊಳೊಪ್ಪಿ ಬರ್ಪ ಪಲವುಯಾನಂಗಳಂ ತೋರ್ಪ್‌ (ಆದಿಪು. 
೭-೧೦೯) ; ಗಗನಾಭೋಗಮನಾವಗಂ ಬೆಳಗುತುಂ ಜ್ವಾಲಾಸಹಸ್ರಂ 
ಗಳಿಂದುಗುಳುತ್ತುಂ ಕಿಡಿಯಂ (ಪಂರಾಮಾ. ೧೪-೬೬) ; ಗಗನಾಭೋಗಮ 
ನೆಯ್ದೆ ನೀಳ್ಕೊಗೆದ ಗೌರಚ್ಛಾಯೆ ಎಎ. ನೋಡಾಕಾಶ ಗಂಗಾಜಲಂ 
(ಕಾವ್ಯಾವ. ೪೮). [ಗಗನ 4 ಆಭೋಗ] 

ಗಗನಾರವಿಂದ (ನಾ). - ಗಗನಕುಸುಮ : ನಿರೀಶ್ವರ ಸಾಂಖ್ಯವಿಡಿದು 
ಮುಕ್ತಿಯ ಪಡೆವೆನೆನೆ ಶಶವಿಷಾಣಗಗನಾರವಿಂದದ ತೆಜನಲಾ (ವೀಶೈಪು. 

[ಗಗನ *- ಅರವಿಂದ) 

ಗಗನಾಹಿ (ನಾ). ಆಕಾಶದ ಸರ್ಪ; ರಾಹು: ನರಸಿಂಹರಾಯನುದ್ಧತ 
ಕರಾಸಿಗಗನಾಹಿ ನುಂಗುವುದು ಸಂಗರದೊಳ್‌ (ಎಕ. ೪, ಚನ್ನರಾ. 
೨೪೩-೫೨ ; 1209). [ಗಗನ + ಅಹಿ] 

ಗೆಗೆನೇಚರೆ (ನಾ). - ಗಗನಗಾಮಿ: ಆ ಗಗನೇಚರನುಂ ಧನುರಾಗಮ 
ವಿದ್ಕಾಗಮೈಕನಿಧಿ ವಿದ್ಮೆಗಳಿಂ ಪೋಗದೆ ಕಾದುತ್ತಿರೆ ( ಶಾಂತಿಪು. ೪-೨೫);" 
ಗಗನೇಚರತೇಜಶಿಖಿ ಪಗೆವರ ಭಾಸುರ ಯಶೋನಿತಾನಮನುರಿಪಲ್‌ 
ನೆಗೆದುದೆನೆ (ಪಂರಾಮಾ. ೪-೧೦೩) ; ಗಗನೇಚರದ ಗತಿಯಲಿ ಬಂದನೈ 
ದ್ವೈಪಾಯನ ವ್ರಕಿಪ (ಕುವ್ಯಾದ್ರೋ. ೭-೨೦). .(ಸಂ.1 


ಗಗನಾಧ್ವ ಖೇದಮುಮಂ 


೪-೬-೨೧), 


ಗಗನೇಚರಿ ೨೩೮ಗಿ ಗಚ್ಚಾ ಗು 


ಗಗನೇಚರಿ (ನಾ). - ಗಗನಚರಿ: ಗಗನೇಚರಿಯರ ಪದದಲತಗೆವೊರೆದ | | ಗಗ್ಗರಿಕಟ್ಟಿಗೆ (ನಾ). ಐ ಗರ್ಗರಿಕೋಲು : ಅಸಾಸೋಟ, ಜಮದಂಡ, 
ರುಣಂಗಳಾದುವಿದಜ ಫಲಶ್ರೀಣಿಗಳೆನೆ ಪಣ್ಗಳ ಕೆಂಹಿಂ ಸೊಗಯಿಸಿತು | ` ಗಗ್ಗರಿಕಟ್ಟಿಗೆ (ಗುರುದ. ೧೦). [ಗಗ್ನರ್ಕಿ (£ ಗರ್ಗರೈ) * ಕಟ್ಟಿಗೆ] 
ದ್ವಂಡಕಾಂಡಭಾಂಡೀರವಟಂ (ಜಗವಿ. ೪-೪೫); ಗಗನೇಚರಿಯರ್‌ , |ಗೆಗ್ಗ ರಿಕೆ, ಗಗ್ಗರಿಕ್ಕೆ (ನಾ). ಗದ್ಗದಸ್ವರ: ಒದವಿ ತಗುಳ್ಹ ಗಗ್ಗರಿಕೆ 
ಶ್ರಮಮಂ ಮಿಗೆ ನೂಂಕಲ್‌ ನಿಲ್ವುದರ್ಕಿವೆನ್ಮೊಮ್ಮಯ ಕಾವುಗಳಿದು ಸೂಸುವ ಕಣ್ಬನಿ (ಅದಿಪು. ಗ ಕ ರಿಕೆ [ಪಾಠಾಂ, ಉಕೆ]ಯಗ್ಗಳ 
(ದಶಕು. ೧-೩೪). [ಸೆಂ ಗಗನೇಚರೀ] | ವಾದುದು (i ೭-೧೪) ; ನಿನ್ನ ಗೀತಮಂ ಪಾಡಲೊಡರ್ಚಿ 
ಗೆಗನೋಪಲ (ನಾ). ಆಕಾಶದಲ್ಲಿ ತೇಜಃಪುಂಜವಾಗಿ ಹೊಳೆದು | ಗೆಗ್ಗೆರಿಕೆಯೊಳ್‌ ಜರಿವಳ್‌ (ಅನಂಪು. ೮-೩೪); “ದುಃಖ” (ಪ್ರಭಣ್ಣ). 
ಬೀಳುವ ಶಿಲೆ; ಉಲೈ: ಗಗನೋಸಲಗಳು ಬೀಳುತ್ತ ಗಗ್ಗರಿಕ್ಕೆ: ತೀನಿದ ಕಣ್ಮನೀರ್‌ ಮಿಡಿದುಪಾಯ್ವೆರ್ದೆ ಹಿಗ್ಗಿದ ಗಗ್ಗರಿಕ್ಕೆ 
(ಜ್ಯೋತಿರ್ವಿ. ೧೮೨). [ಗಗನ * ಉಪಲ] (ಅನಂಪು. ೩-೮೬); ಅಪ್ಪಿನ ಹನ್ಮುದಂಗಳಿಂ ಕೂಡುವ ಗಗ್ಗ ಗ" 
ಗಗ್ಗ; (ನಾ). ಕಾಡು ಮನುಷ್ಯ; ಒರಟ; ಒಡ್ಡ: ಅಯ್ಕೊ ಗಗ್ಗ ಮೆಜಗೆದೊಂದಿ ಇರುಹಿಕವು. ಜಕ್ಕವಕ್ಸಿಗಳ್‌ (ಅನಂಪು. ೮-೬೮). 
ಇದೇನೇ ನಿನಗೆ ತಿಳಿಯುವುದು (ಕಿಂಕಥೆ. ೧೨೦), ಒರಟ, ನಯವಿಲ್ಲ[10 ಗ ಗ್ಗ ದಿಕೆ] 
ದವನು, ಆಸಂಸ್ಕಾರಿ; ಗಗ್ಗ (8008- ಇಂಕಥಿ).  [£ ಕಗ್ಗ] ಗಗ್ಗರಿಕೆಗೊಳ್‌ (ಕ್ರಿ). ಗದ್ಗದಗೊಳ್ಳು: ಕಣ್ನನೀರ್ಗಳೋಗಡಿಸದೆ 
ಗೆಗ್ಗ: 3 (ನಾ). ೬ರ 'ವಂಶದ ಹೆಸರು: ಸ್ವಸ್ತಿಶ್ರೀ ಮನು ಗಗ್ಗ ಕೊಕ್ಕಲಾ ಸೂಸೆ ಗಗ್ಗರಿಕೆಗೊಂಡುದನಾಂ ನಿವೆಂ ಮ (ಆದಿಪು. ೧೨-೩೩); 
ಮದಲೂರ ಕುಪ್ಪನ್ರೊಟುಗೊಳೊಳ್‌' ಬಿದು ಸತ್ತು (ಎಕ; ೫, ಘೋರ, ಗಗ್ಗರಿಕೆಗೊಳ್ವ ಸರಮಂ ಪರಂಪರೆಯಿಂ ಕೇಳ್ದು (ಪಂಸಭಾ. ೮-೭೯ ವ). 
೧೮೨-೧; ಸು. 10007). [ಗಾ "ಗಂಗ" ಅಥವಾ "ಗೊಗ್ಗ' ಎಂಬುದರ [ಗಗ್ಗರಿಕೆ + ಕೊಳ್‌) 
ಅಪಲಿಖಿತವಿರಬಹುದು] [2] 15 ಗೆಗ್ಗೆರಿಕ್ಸೆ "ಗಗ್ಗರಿಕೆ” ನೋ. 
ಗಗ್ಗನಾತ(ನಾ).ಕೆಟ್ಟವಾಸನೆ; ಗಬ್ಬುನಾತ: ಗಗ್ಗನಾತದಲೆ ಗೊರಕೆಹೊಡೆ | | ಗಗ್ಗರಿಗೋಲು "ಗರ್ಗರಿಕೋಲು' ನೋ. 
ಯುವದು ದಿನದ ಜನದ ಮಂದಿ (ಅರಳು. ೩೪೩-೮). [ಆ ಗಬ್ಬುನಾತ] ಗಗ ! ರಿಘಂಟಿ (ನಾ). ಗರಗರ ಎಂದು ಶಬ್ದಮಾಡುವ ಘಂಟಿ: 
ಗಗ್ಗರ "ಗರ್ಗರ್ಯ' ನೋ. ಕಡುಬಿರಿದನಾಂತುವಸುಗಟ್ಟು ಗಗ್ಗರಿಘಂಟಿ ಜಡಿವ ರುಲ್ಲಿ (ನವಮೋ. 
ಗೆಗ್ಗೆರ್ಕೆ "ಗರ್ಗರ್ಯ' ನೋ. ೨೩-೫೬). [ಗಗ್ಗರಿ, (ಆಗರ್ಗರೈ) * ಘಂಟಿ] 
ಗೆಗ್ಗೆರ್ಯ (ನಾ). ಇ ಗದ್ಗದ. " ಗಗ್ಗರಿಸು' ಪರಾ. [ಸೆ ಗದ್ಗದ] |20|ಗೆಗ್ಗೆರಿಸು (ಕ್ರಿ). ೧. ಐ ಗಗ್ಗರಿಕೆಗೊಳ್‌: ಆಂತರ್ನಿಘೂರ್ಣಿತಾ 
ಗಗ ರಗೆಜ್ಜೆ (ನಾ). ೨ "ಗಗ್ಗರ: ಕೊರಲ ಕಿಜುಗಂಟಿಯ ಕಾಲ ಗಗ್ಗರ| | ಪೂರ್ಣಮನ್ಯುವೇಗದೊಳ್ಬಿರಿನಂತೆ ಗಗ್ಗರಿಪ ಕೊರಲೊಳುಬ್ಬರಿಪೊರೆದ 
ಗೆಚ್ಜಿಯ (ರಾಮಾಶ್ಚ. ೯೪-೭). [ಗಗ್ಗರ್ಕ (ಆ ಗರ್ಗರೆ) * ಗೆಜ್ಜೈ) ಸೆರೆಗಳೊಳಂ (ವರ್ಧಪು. ೯-೬೩ ವ). ೨, ದೈನ್ಯತೆಯಿಂದ ಬೇಡು: 
ಗೆಗ್ಗರಗೋಲು "ಗರ್ಗ್ಗರಿಕೋಲು' ನೋ. “ ದಯನಾಸಬಿಟ್ಟುಬೇಡು ? (ಜಾನಕೋ. ೪೪). 
ಗೆಗ್ಗೆರದನಿ (ನಾ). ಗರಗರ ಎಂಬ ಧ್ವನಿ; ಕರ್ಕಶವಾದ ಶಬ್ದ: [ಗಗ್ಗರ್ಯ * -ಇಸ್ಕು 
ನೀವು ಒಂದೆರಡುಸಲಕೆಮ್ಮಿ ಗಗ್ಗರದನಿಯಿಂದ ಹೇಳಿದರೆ (ನಂಟರು. ೩೪). 
"ಗೊಗ್ಗರದನಿ' ಪರಾ. [ಗಗ್ಗರ್ಕ (ಆ ಗರ್ಗರೃ) * ದನಿ] 
ಗೆಗ್ಗರವಜಕೆ (ನಾ). ಗರಗರ ಎಂದು ಶಬ್ದಮಾಡುವ ತಮಟಿ, 
—ಹೆಲಗೆ: ಗಗ್ಗರವಜಕೆ ಗಡಿಬಿಡಿ ತೂಳುವಜಕೆ ಚಿನ್ನಬೊಗ್ಗಿನವಟಕಿ 
ಜಿನಗಹಳೆ (ಕುರಾಸಾಂ. ೪೧-೬೮), [ಗಗ್ಗರೆ, (ಆ 'ಗರ್ಗರ) * ಪಜಕ್ಕಿ] 
ಗೆಗ್ಗರವಿಡು (ಕ್ರಿ). ಗಗ್ಗರವನ್ನು ಇಡು; ಅಂದುಗೆ ತೊಡಿಸು; 
A ಕಟ್ಟು: ಭೂತಕ್ಕೆ ಗೆಗ್ಗರವಿಟ್ಟು ನಿಂತಾಗ ಭಟ್ಟರು ಹೇಳುವ 
« ಮದು ಅಥವಾ ನುಡಿಗಟ್ಟು "ಹೀಗಿರುತ್ತ ದೆ (ದಂಬನಾ. ೧೪). 
[ಗಗ್ಗರ (< ಗರ್ಗರ) + ಇಡು] 
ಗೆಗ್ಗೆರಸ್ವನ (ನಾ). - ಗಗ್ಗರದನಿ; ಹಿಗ್ಗಿದುದು ಸುರಕೊಗ್ಗು ಗಗ್ಗರಸ್ವನ 
ದಿಂದೆ ಸಗ್ಗದಿಂ ಪೂಮಳೆಯ ಸುಗ್ಗಿ ನುಗ್ಗಿತು (ಧರಭ. ೨-೧೯). 
[ಗಗ್ಗರ್ಯ (ಆ ಗರ್ಗರ್ಕ) ೫ ಸ್ವನ] 
ಗೆಗ್ಗರಿ, "ಗರ್ಗರ' ನೋ. 
ಗಗ್ಗರ್ಕಿ (ನಾ). ಜಗಲಿ; ಚಡತ: ಚಿತ್ರದ ಅಂಕಣಗಳ ಇನ್ಮುಗ್ಗಲಿನ 
ಸ್ತಂಭಗಳ ಮೇಲೆಯೂ ನಡುವಣ ಗಗ್ಗರಿಯ ಮೇಲೆಯೂ' ಬರೆಹವನ್ನು 
ಕಂಡರಿಸಿರುವರು (ಶಾಸಪ. ೨) ; ಅಮಲನು ಕಟಾಂಜನದ ಕೆಳಗಿದ್ದ 
ತುಸು ಎತ್ತರದ ಗಗ್ಗರಿಯ ಮೇಲೆ ಕುಳಿತು ಕಾಲು ಚಾಚುವನು 
(ಇಪ್ಪಕ. ೨೩೩). [?) 
ಗೆಗ್ಗರ್ಕಿ (ನಾ). (ಉಕ) ೧. ಬಹಳ ನಿರಿಗೆಯನ್ನು ಉಳ್ಳ ಲಂಗ: 
ಪರಕಾರ? (ಜಾನಕೋ! ೪9); ಲಂಗಕ್ಕೆ ಕೆಲವೆಡೆ ಪರಕಾರ, ಗಗ್ಗರಿ 
ಎನ್ನುವರು (ರೂಢಿ). ೨. “ಬಗಲಂಗಿ; ಜಾಕೀಟು (| ರಮಾಕಾಂ. ೨೦೫). 
[*-ಪ್ರಾ. ಫಗ್ಗರ, ಗಗ್ಗರ; ಹಂ. ಫಘರ್‌, ಘಫರೀ] 


25|ಗೆಗ್ಗೆ "ಗೆಗ್ಗೆ' ನೋ. 
ಗೆಗರಗಂಟೆ (ನಾ). ಇ ಗಗ್ಗರಿಘಂಟಿ: ಹೊನ್ನ ಹೊರಜೆ ಮಿಸುನಿಯ 
ಗಗ್ಭರಗಂಟಿ ರನ್ನಗಂಬಳಿ ರುಲ್ಲಿ (ಚಂಪ್ರಸಾಂ. ೨೧-೩೦). 
[ಗಗ್ಭರ್ಯ * ಗಂಟೆ 
ಗಚಕು, ಗಚುಕು (ನಾ). “ಕೆಸರು” (ಗಂಗಾಮ. ೧೧೦). ಗೆಚುಕು : 
80 (ಸ್ಯಾಂಡರ್‌). 1) 
ಗಚಕೆ (ನಾ). (ಉಕ). ೧. ಜಾರುವಿಕೆ. ೨. ಪೆಟ್ಟು; ಆಘಾತ: 
ಅವನು ವ್ಯಾಪಾರದಲ್ಲಿ ಗಚಕೆ ತಿಂದನು (ರೂಢಿ). 
[4 ಮರಾ. ಗಚಕಾ) 
ಗಚಕ್ಕನೆ (ಅ). ಮುಳ್ಳು ಮೊದಲಾದುವುಗಳು ಚುಚ್ಚುವುದನ್ನು 
35 ಅಧುಕರಿಸುವ ಅವ್ಯಯ : (ಸ್ಯಾಂಡರ್‌).  [£ ಕಚಕ್ಕ 4] 
ಗಚುಕು "ಗಚಕು' ನೋ. 
ಗಚ್ಚೆ ಗೊಳಿಸು (ಕ್ರಿ). ಓಡಿಸು; ಕಳುಹಿಸು: ಇಚ್ಛೆಯಾಯ್ಕ!ಯೆ]ಡೆ 
ಯುಲಿದಡುಳಿದರಿತರಾವನಿಗೆ ಗಚ್ಚಗೊಳಿಸುವೆನೆಂದ (ಜಿನಮು. ೧೧-೩೫). 
[« ಗಚ್ಛ + ಕೊಳಿಸು) 

40 ಗಚ್ಚ ರಿಸು (ಕ್ರಿ). ಅಗೆ; ತೋಡು; ಗೋರು ; ಕವರು: ಒಳಗಂ ಗಚ್ಚರಿ 
Kd ಮಾತುಳಂಗಮಂ ನೆಜ್‌ ಮಗುಲ್ಸ್ರ್‌ ಪುಟದಿಂ ಮಂದಾನಿಳದಿಂದೆ 
ಸುಟ್ಟು ಮುಖದೊಳ್‌ ತಳಿದೊಡೆ ಮುಖವಾಸಮಿಂತಿದತಿಶಯಮಕ್ಕುಂ 
(ಲೋಕೋಪ. ೭-೮). [ಆ ಕಡ್ಚರ + -ಇಸ್ಕು] 

ಗಚ್ಚಾಗು (ಕ್ರಿ). ಪೂರ್ಣವಾಗು; ದಟ್ಟಿವಾಗು ; ಭರ್ತಿಯಾಗು : 

45 ಒಚ್ಚತಯಿಲ್ಲೆನಲಾಗದು ಕಾಲವೊಂದಚ್ಚಿ ಕರ್ಮಗಳತ್ತ ತಹುದು ಚುಚ್ಚಿ 

ಕೊಡುವರಂತೆ ಪುದ್ದಲ ಪರಿಣತಿ ಗಚ್ಛ್ಯಾದ ಕಾರಣದಿಂದ (ಭರಚ.೬೮-೪೨); 


ಗಚಿ ೨೩೮. 
Ww 


ಮತ್ತಾ ವತಾರಮಂ ಕೈಕೊಂಡ ಹರಿಯಂತೆ ಗಚ್ಛಾಗಿ (ಪರಶು. ೭-೧೪) ; | 


| 

ಹಬ್ಬ ಹುಣ್ಣಿವೀ ಹೂರಣಷ್ಟು ಮ್ಯಾಲಿಂದ ಮ್ಯಾಲ ಗಚ್ಚಾಗಿ ಬಿದ್ದ | 

ಬೀಲ್ತಿರತದೆ (ಮಿಂಚಿಹು. ೫೧). [ಗಚ್ಚ್ಸು * ಅಗ್ಯು]` | 
ಗಚ್ಚಿ "ಗಚ್ಚು' ನೋ. 


ಗಚ್ಜಿ ಸು ( ಕ್ರಿ). ಅಂಟಿಕೊಳ್ಳುವಂತೆ ಮಾಡು; ಕಚ್ಚುವಂತೆ|5 
ನಾಡು; ಭದ್ರಗೊಳಿಸು : ಯಜ್ಞಕದರೆಗ್ರ ದಲಿ ನುಂಬುಳಸೆಚ್ಚ ಸಿದ 
ತೆರನಾಗಿ ಆಲವಗೊಚ್ಚಿಸಿದನಸಿ. ಪಂಜರದ ತೆರನಾಗಿ ಅಚ್ಮುತನೂ 
(ಜಿರಾಮಾ. ೩೧೬-೩೨). [ಗಚ್ಛ (ಆ ಕಚ್ಚು) + -ಇಸ್ಕು] 

ಗಚ್ಚಿಸ್ಕು (ಕ್ರಿ). ಹೋಗು: ಗಚ್ಚಿಸುವನವನಿಂಗೆ ಪುನರಾಗಚ್ಚವಿಲ್ಲೆಂಬಾ 
ಗಮವ ಮನ ಕಿಚ್ಚಿಸುಳಿಯಂನ್ಕಾಯವೇನಿರಲೆನೆ ವಿಭೀಷಣನಾ (ಜಿರಾಮಾ. 


೨೩೬-೧೭). [< ಗಚ್ಛ + -ಇಸ್ಕು] 
ಗಚ್ಚು, "ಕಚ್ಚ್ರು' ನೋ. 
ಗಚ್ಚ್‌ ಗಚ್ಚಿ (ನಾ). ೧. ನೆಲ್ಲ ಗೋಡೆ ಮೊದಲಾದುವುಗಳಿಗೆ 


ಹಾಕುವ ಗಾರೆ, ಲೆಪ್ಪು: ಹೊಸ ಸುಣ್ಣಮಂ ಮಣ್ಣ ಕಲಸಿ ಗಚ್ಚಂ 
ಮಾಡಲೊಸೆದು (ಗುರುಚಾ. ೮-೪೧); ಸುಣ್ಣವನ್ನೂ ಉಸುಕನ್ನೂ 
ಕೂಡಿಸಿ ಕುಟ್ಟಿ ಗಚ್ಚುಮಾಡಿಕೊಳ್ಳಬೇಕು (ಮುಂಬಯಿ. ೪-೧೪೭) ; 
ಬದಿಯಲ್ಲಿಯೇ ಗಚ್ಚನ್ನು ಅರೆಯುವ ವರ್ತುಲವಿತ್ತು. ಅದರಲ್ಲಿ 
ಹಸಿಯ ಗಚ್ಚು ತುಂಬಿತ್ತು (ಪ್ರೇಮತ, ೭೨). ೨. (ಆಲಂ) 
ಒಯ್ಯಾರ; ಜಂಭ: ಗಚ್ಚಿಯ' ನವರತ್ನಮಯದ ಸಂಜೋಗ 
ಪಳಚ್ಚನೊಪ್ಪುವ ತೇಜಿಯೇಜಕ (ಛರಚ. ೨೯-೧೭). ಗಚ್ಚಿ : ೩. ಗಚ್ಚಿ 
ನಿಂದ' ಮಾಡಿದ ಮೇಲ್ಮಾಳಿಗೆ; ತಾರಸಿ: ಹಿಂಬದಿಯ ಕೋಣೆಗಳ 
ಮೇಲೆ ಗಚ್ಚಿ ಇರುವುದರಿಂದ ಬೇಸಗೆಯ ದಿನಗಳಲ್ಲಿ ಬೆಳುದಿಂಗಳ 
ರಾತ್ರಿಗಳಲ್ಲಿ. ಅಲ್ಲಿ ವಿರಾಮ ತೆಗೆದುಕೊಳ್ಳಲು ಅತ್ಯಂತ ಸುಖದಾಯಕ 
ವಾಗಿದೆ (ಇತಿಶ್ರೀ. ೧೩) ; ಗಚ್ಚಿಯಲ್ಲಿಂದ ಒಳಕ್ಕೆ ಬಂದು ಹಾಸುಗೆಯಲ್ಲಿ 
ಹಾಗೆಯೆ ಹೊರೆಳಿಕೊಂಡಿದ್ದೆ (ನಿರೀಕ್ಷೆ ೭೫). 
ಗಚ್ಛಿನಕಟ್ಟಿ ಗಾಕೆಯಿಂದ ಕಟ್ಟಿದ ಕಟ್ಟಿ: ಆ ಕಿಡಕಿಗಳ 
ನಡುನಿನ ಸ್ಮ ಳಗಳಲ್ಲಿ ಕೂಡುವುದಕ್ಕೆ Ns ಗಚ್ಚಿ ನಕಟ್ಟ ಗಳನ್ನು ಕಟ್ಟ ರು 
ತ್ತಾರೆ (ಏನರ: ಗೆ ಗಚಿ ಚ್ಚಿನಗುಡಿ ಗಿ. ಗಾರೆಹಾಕಿ ಕಟ್ಟಿ! ದ ಗು. 
೨. (ಆಲಂ). ಪ್ರತಿಧ್ವನಿ ಕೊಡುವಸ್ಥಳ. ೩. (ಆಲಂ) ಇನ್ನೊಬ್ಬ 
ಅಭಿಪ್ರಾಯವನ್ನು ಅಥವಾ ಮಾತನ್ನು ಪಡಿನುಡಿಯುವ ನಸ 
ದೋರಳು ದೊಡ್ಡಪ್ಪನ ಗಚ್ಚಿ ನಗುಡಿಯಾಗಿದ್ದ ಳು (ದೋರಾಕ, ೧೬). 
ಗಚ್ಚಿಯೆಣ್ಣೆ - ಹೊಳಪು "ಕೊಡುವ ಎಣ್ಣೆ ; ಮೆರುಗೆಣ್ಣೆ; 
ವಾರ್ನಿಷ್‌ : A 
[-ಮರಾ. ಗಚ್ಚೆ ; ಪಾಠ. ಗಚ್ಚೆ, ಗಚೆ. / ತೆಲು. ಗಚ್ಚು] 

ಗಚ್ಚು ಕುಟ್ಟು (ಕ್ರಿ). ಗಚ್ಚನ್ನು ಹಾಕಿ ಭದ್ರಪಡಿಸು; ದಮ್ಮಸ್ಸು |55 
ಮಾಡು: (ಸ್ಕಾಂಡರ್‌). (ಗಚ್ಚು * ಕುಟ್ಟು,] 

ಗಚ್ಚುಗಟ್ಟು (ನಾ). ಗಾರೆಯಿಂದ ಕಟ್ಟಲ್ಪಟ್ಟುದು: ಕೋಚರ್‌ 
ಮಯದ ಗಚ್ಚುಗಟ್ಟಿನಂಗಡಿಗಳತಿ ಶೌಚಮಾಗೆಸೆಯಲಾ ಪುರದಬಾಜಾರ 
(ಗುರುಚಾ. ೧-೨೯). [ಗಚ್ಚ್ನು * ಕಟ್ಟು] 

ಗಚ್ಚೆ ನ್ನೈಕಾಯಿ (ನಾ). ಒಂದು ಬಗೆಯ ಕಾಯಿ (?) : “ಮುಳ್ಳು 40 
ಜೆಟ್ಟಿ ಮಾವು, ಗಚ್ಚೆನ್ನೆ ಕಾಯಿ ? (ಮೈಔಗಿ. ೨೪-೪೪೦). 

[ಗಚ್ಚೆನ್ನೈೆ? + ಕಾಯ್ಕಿ (ಆ ಕಾಯ,)] 

ಗಚ್ಚೊರಸು (ಕ್ರಿ). ಗಚ್ಚುಹಾಕು; ಗಾರೆಹಾಕು; ಗಿಲಾವು 
ಮಾಡು: ಗಂಭೀರಮಾತುಗಳ ಗಚ್ಚೊರಸಿದ ಮೇಲೆ ನನ್ನ, 
ಮುಖರಸನನ್ನೂ ಸಿಂಪಡಿಸಲಿಕ್ಕೇ ಬೇಕು (ಹುಚ್ಚಾಟ. ೧೩೩). 


(ಗಚ್ಛ * ಒರಸು] 


— 


5 


20 


23 


[45 


೨ 


ಗಜಕಟ್ಟು 


ಗಚ್ಛೆ (ನಾ). ೧. ಓಡಿಹೋಗುವಿಕೆ ; ಪರಾರಿ. ೨. [ಜೈನ] ಪ್ರವಾಸ 
ಮಾಡುವ ಮುನಿಗಳ ಗುಂಪು: ತಮ್ಮ ಗುರುಗಳು ಸೂರಸ್ತಗಣದ 
ಕಾಜರಾರ್ಗ್ಗಚ್ಛದ ಅರ್ಹನನ್ನಿ ಪಂಡಿತದೇವರ್ಗೆ “(ಸೌ ಇಇ. 2-1, 

1007) ; ಸಾಮಾನ್ಯವಾಗಿ ಸಂಘಗಳಿಗೆ ಗಣ, ಗಚ್ಛ (ಬಲಿ) 
ಅನ್ವಯ ಎಂದೂ: ಕರೆಯುವ ರೂಢಿಯುಂಟು (ಜೈ ನ ಪ, ೭೧). 
೩. [ಗಣಿತ] “ಗಣಿತದಲ್ಲಿ ಶೃ ಂಖುಲಾ ಪದ್ಧ ಕಿಯ ಒಂದು ವಿಧಾನ” 
(ಕಸ್ತೂಕೋ. ೨೭೬). ೪. 1೬೮೦). ಸಾವು; ಮರಣ. "ಗಚ್ಛ 
ಹೊಡೆ ಪರಾ, 

ಗಚ್ಛಮಾಡು - ಓಡಿಹೋಗು ; ಕಂಬಿ ಕೀಳು: ವಶಕ್ಕೆ ಬಂದೆ 

ಹೆಣ್ಮು ಕೈಮಾರಿ ಹೋದೀತೇನೆಂಬ ಭಯಕ್ಕಾಗಿ ಹುಡಿಗೆಯನ್ನೆ € ಇದೇ 
ರಾತ್ರಿ ಎತ್ತಿಕೊಂಡು ತಮ್ಮೂರಿಗೆ , ಗಚ್ಛಮಾಡಬೇಕೆಂಬ ಆಲೋಚನೆ 
ಯಲ್ಲಿದ್ದಾನೆ (ಪವಶೀ. ೭೫). ಗಚ್ಛಹೊಡೆ ಇ ೧. ಗಚ್ಛಹೊಡೆಸು : 
ಆಗ್ಲೆ ನಿನ್ನ ಕೈಯಿಂದಾ ಕೊಸರಿಕೊಂಡು ನಾನು ಹೇಗೆ ಗಚ್ಛಾಹೊಡೆದೆನು 
(ಯಚ್ಚಮ. ೨. (ಆಲಂ). ಸಾಯು; ಪರಲೋಕವಾಸಿ 
ಯಾಗು: ಮಕ್ಕಳು ಬರುವಷ್ಟರಲ್ಲಿ ` ಮುದುಕ ಗಚ್ಛಹೊಡೆದಿದ್ದನು 
(ರೂಢಿ). [ಸೆಂ.]. 

ಗಚ್ಛ ಮಾಡು (ಕ್ರಿ)- ಅಪಹರಿಸು (?) : ಗಚ್ಛಂಮಾಡಿ ಪರಿಹಾರಂ 
4] ೪1, ೪೪೫೯; 840). [ಗಚ್ಛ + ಮಾಡು,] 

ಗಜ (ನಾ). ೧. ಅನೆ; ಕರಿ; ಇಭ: “೧, ಕರೀ, 
ಸಿಂಧುರಃ -ಈ ೧೪ ಆನೆಯ ಪೆಸರ?? (ಹಲಾಯು. 
ಯೊಳ್‌' ಬಿಲ್ಲೊಳ್‌ ಗಜದೊಳ್‌ ಕುದುರೆಯೊಳ್‌. . . . ಬೆಡಂಗೊದವಿರೆ 
(ಪಂಪಭಾ. ೨-೬೧) ; ಗಜಮಂ ಬಳವೈರಿ ,.. ಐಜಿ ನಭಕ್ಕೆ ಸಲ್ವುದುಂ 
(ಜಗವಿ. ೧-೩೬). ೨. ಒಬ್ಬ ರಾಕ್ಷಸನ ಹೆಸರು. "ಗಜಾಸುರ' 
ಪರಾ. ೩. ದೊಡ್ಡದು; ಹಿರಿದಾದುದು. "ಗಜನಿಂಬೆ? ಪರಾ 
೪. ವಿಗ್ರಹ ರಚನೆಯಲ್ಲಿ ಒಂದು ಆಯ ವಿಶೇಷ: ಎಂಟು 
ವಿಧವಾದ ಗಜ್ಕ ಉಪ್ಪ (ಒಂಟಿ), ಖರ... ಎಂಬ ಆಯಗಳು 
(ಭಾರದ. ೮೦). ೫. ಒಂದು ಅಳತೆ; ಎರಡು ಮೊಳ ಅಥವಾ 
ಮೂರಡಿ ಉದ್ದ: ಬಾಲ್ಯದಲ್ಲಿ ಬೆಳೆದ ಪ್ರಮಾಣದಲ್ಲಿಯೇ ಕೈ 
ಬೆಳೆಯುತ್ತ ಹೋದರೆ '೪ಂ ವರ್ಷದ ಯುವಕನ ಕೈ ಕೆಲವು ಗಜ ಉದ್ದ 
ವಾಗಿರಬೇಕಾಗುತ್ತಿ ತ್ತು (ಜೀವಾತ್ಮ. ೧೭೩) ; ಅದು ಮುನ್ನೂರು ಗಜ 
ದೂರವಾಯಿತು: (ಹುಟ್ಟಿಹ. ೨೫). ೬. ಕಾಗದದ ನಿರ್ದಿಷ್ಟ ಅಳತೆಯ 
ಬಂದು ಹಾಳೆ : ಅಂಗಡಿಯಿಂದ ಒಂದು ಗಜ ಕಾಗದ ಕು 
ಬಾ (ರೂಢಿ). ೭. ಕಂಬಿ; ಸಲಾಕೆ; ಸರಳು: ಗೋರಿಯ ಸುತ್ತು 
ಮುತ್ತು ಕಬ್ಬಿಣದ ಗಜಗಳನ್ನು ಕೂಡ್ರಿಸಿ (ಮುಂಬಯಿ. ೬-೨೬). 
ಲೆ. ಪೆಟ್ಟಿಗೆ ಕಾಯಿ ಅಥವಾ ಮದ್ದು ಹಾಕಿ ಹೊಡೆಯುವ ಬಿದರಿನ 
ಕೋಲು, ಕಡ್ಡಿ: "ಗಜಗಡ್ಡಿ ' "ಪರಾ. ೯. [ಗಣಿತ] ಎಂಟು 
ಎಂಬ ಸಂಖ್ಯೆಯ ಸಂಕೇತ: “ಅಷ್ಟ, ವಸು... ಇಭ, ಕರಿ, ಗಜ 

* ಇಂತಿನಿತುಂ ೮ಕ್ಕೆ ಪೆಸರು? (ವ್ಯವಹಾ. ಚ: ೧೦. [ಛಂದ] 

ಪ್ರಾಸದಲ್ಲಿ ಒಂದು ಬಗೆ: ನಿಜದಿಂ ಬಂದೊಡೆ ಸಿಂಗಂ ಗಜ ದೀರ್ಫಂ 
(ಛಂದೋ ಂಟು. ೧-೪೩). [ಸಂ.) 

ಗಜಕಟ್ಟಿಣೆ (ನಾ). ಆನೆಯನ್ನು ಅಳೆಯುವ ಮಾನ (1): 
ಆನೆಯ ಅಳೆವುದರ್ಕೆ ಗಜಕಟ್ಟಣೆ ಗಜ ೧ಕ್ಕೆ ಏಡಿಗಳ ೮ ವಿಡಿಯ ಮಡಿದು 
ಯಿದ್ದು ಮೊಲದ ಅಳತೆ (ವ್ಯವಹಾ. ೧-೪ ಅನುಬಂ.). 

[ಗಜ * ಕಟ್ಟಣ್ಣೆ (ಆ ಕಟ್ಟಳ್ಳಿ)) 

ಗಜಕಟ್ಟು (ನಾ). (?): ಕಾಸಿಯ ಕಣಕಟ್ಟು ಕನಕೇರಿ ಗಜಕಟ್ಟು 

ವಾಸುಪು್ಳ ವರು ಅಳಿಯರು (ಲೋಕಗೀ. ೫೪). (1) 


೫೨-೫೫ ; 


೩೧). 


ಗಜಃ . . . 
೩೬-೬೧) ; ಗದೆ 


ಗಜಕಡ್ಡಿ 


ಗೆಜಕಡ್ಡಿ "ಗಜಗಡ್ಡಿ' ನೋ. 

ಗೆಜಕೆರಣ (ನಾ). ಕಣ್ಣು ಕಟ್ಟು ; ಯಕ್ಷಿಣೀ ವಿದ್ಯೆಗಳಲ್ಲಿ ಒಂದು ; 
ಮಳೆ ತರಿಸುವುದು 6: ಸಂಕರಣ ಇಂದ್ರಮಹೇಂದ್ರಜಾಲ 
ದಂತೆ ಅಗ್ನಿಸ್ತಂಭನೆಯಂತೆ (ಸರ್ವವ. ೧೨೯-೬೫೫). [ಸಂ.] 

ಗಜಕರಣಿ (ನಾ). ಆನೆಯಂತೆ ಸೊಂಡಲಿನಿಂದ ನೀರನ್ನು ಸುರಿಸು 
ವುದು (?) : ಶರಧಿಯ ನೀರೀಂಟ ಮುಗಿಲ್ಲಳಿಳೆಗೆ ಗಜಕರಣಿಯ 
ಮಾಡುವಂದದೆಲಿ ಸುರಿವ ಮಳೆಯೊಳೆಲ್ಲಿಯ ದಂಡು ಪೇಳಿದರಿರವನೆನಗೆ 
ದೆಂಡನಾಥ (ಕುರಾಸಾಂ. ೩೫-೯೪). [?) 

ಗಜಕರ್ಣ, (ನಾ). ಒಂದು ಬಗೆಯ ಚರ್ಮರೋಗ; ಇಸಬು: 
“ ಮಂಡಲಕ-ಗಜಕರ್ಣ? (ಗಂಗಾಮ. ೨೩೬) ; ಕಜ್ಜಿ ತಿಮರು ಇಸಬು 
ಗಜಕರ್ಣ ಇಂಥ ರೋಗಗಳ: ಆಗುವವು (ಕೃಷಿಪ್ರ. ೨೬೯) ; ಇದರಿಂದ 
ನಾರು, ಹುರುಕು, ಕಜ್ಜಿ, ಗಜಕರ್ಣ, ಇಸಬು ಮುಂತಾದ ತ್ವಗ್ರೋಗ 
ಗಳು. .. ಸೇರುತ್ತವೆ ( ಮುಂಬಯಿ. ೫-೧೫೮). [Xo.] 

ಗಜಕರ್ಣ, (ನಾ). ಒಂದು ಬಗೆಯ ಗಿಡ; ಕೆಂಪುಹರಳುಗಿಡ : 
ಗಜಕರ್ಣ: ಇದು ಮಳೆಗಾಲದಲ್ಲಿ ಎಲ್ಲ ಕಡೆಯಲ್ಲಿಯೂ: ಕಾಣಿಸಿ 
ಕೊಳ್ಳುವುದು (ಸಸ್ಯಶಾ. ೧೩೬). [ಸಂ. ಗಜಕರ್ಣಾ)] 

ಗಜಕರ್ಣಿ (ನಾ). - ಗಜಕರ್ಣ: “ ಮಡಲು, ಗಜಕರ್ಣಿ [ಪಾಠಾಂ. 
ಕರ್ಣಿಕೆ)ಯನ್ಸು” (ಮಂಗರಾ. ೪೦-೩೨). (ಸಂ. ಗಜಕರ್ಣಿಲ] 

ಗಜಕರ್ಣಿಕಾಶೈಲ (ನಾ). ಗಜಕರ್ಣಿಕೆಯಿಂದ ಮಾಡಿದತೈಲ: ಗಜ 
ಕರ್ಣಿಕಾತೈಲ - ಬಲರಾಕ್ಷಸಗೆಡ್ಲೆ, ಸಮೂಲ್ಕ ಅಶ್ವಗಂಧಿ. . -ದಿನದಿನಕ್ಕೆ 
ಶರೀರಪುಷ್ಟಿಯಾಗುವುದು (ಸಕವೈ.೧೧೬). [ಸಂ.(ಗಜಕರ್ಣಿಕಾ*ತೆ ಲ) 

ಗಜಕರ್ಣಿಕೆ (ನಾ). ಎ ಗಜಕರ್ಣ, : “ಮಡಲು ಗಜಕರ್ಣಿಕೆ [ಪಾಠಾಂ. 
ಕರ್ಣಿ)ಯಕ್ಕು?. (ಮಂಗರಾ. ೪೦-೩೨).  [ಸೆಂ. ಗಜಕರ್ಣಿಕಾ) 

ಗಜಕೇಸರ (ನಾ). ಒಂದು ಬಗೆಯ ಗಿಡ (?): “ನಾಗಂ ಗಜ 
ಕೀಸರೆಂ” (ವಸ್ತುಳೋ. ೩೪-೭). [ಗಜ + ಕೇಸರ?) 

ಗಜಳೇಸರಿಯೋಗ (ನಾ). ಒಂದು ಬಗೆಯ ಔಷಧ (?): 
ಗಜಳೇಸರಿಯೋಗ (ಶೀತಜ್ವರ ಗುಲ್ಮಶೂಲೆಗಳಿಗೆ) (ವಿವೈವಿ. ೨೪). 

[ಗಜಕೇಸರಿ +, ಯೋಗ] 

ಗಜಕ್ರೀಡಿತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು: 
ಗಜಕ್ರೀಡಿತ . : « ಗಂಗಾವತರಣ -- ೧೦೮ ಕರಣಂಗಳ್‌ (ಲಾಸ್ಕರಂ. 
೪-೪೨ವ). [ಗಜ + ಕ್ರೀಡಿತ] 

ಗಜಗೆ “ಗರ್ದುಗು' ನೋ. 

ಗಜಗಜಿಸು (ಕ್ರಿ). ೧. ಕೋಲಾಹಲದಿಂದಿರು; ಗದ್ದಲದಿಂದ 
ತುಂಬು: ಭುಜಗನರಾಮರಭುನನವೆಲ್ಲವು ಗಜಗಜಿಸಿದುದಾ ಬಲ್ಹ ನಿಗೆ: 
( ಶ್ರೀಪಾಲ. ೧೩-೪೯). (<: ಗಜಬಜಿಸು] 

ಗಜಗಡ್ಡಿ, ಗಜಕಡ್ಡಿ (ನಾ). ೧. ಒಂದು ಗಜ ಉದ್ದವಾದ ಅಳತೆಯ 
ಕಡ್ಡಿ, --ಅಳತೆಗೋಲು : ಒಳ್ಳೆ ಗಜಗಡ್ಡಿಯಾಗುತ್ತೆ ಎಂದು ಕೇಳಿ 
(ಮಲೆನಾ. ೩೯). ೨. ೬ ಗಜ ೮: ನನ್ನ ಪೆಟ್ಟಿನ ಗಜಗಡ್ಡಿ ಮುರಿದು 
ಹೋಯಿತು (ರೂಢಿ). ಗಜಕಡ್ಡಿ : ಅನೆಗೆ ಗಜಕಡ್ಡಿ, ಕುದುರೆಗೆ ಕಡು 
ಮೆಟ್ಟು ಕೋಡಿಗೆ ಇಪ್ಪತ್ತು ಹಚ್ಚಡಾ ಕೋಡಿಗೆ ೪ ಚವುಕ ಚವುಕಳಿ ೧ಕ್ಕೆ 
ಹಚ್ಚಡ ೫ (ಭಾಸ್ಯರ. ೬೮-೨); ಅಳತೆಗಾಗಿ ಗಜಕಡ್ಡಿ ಯನ್ನುಪಯೋಗಿಸು 
ತ್ತಿದ್ದರು (ಭಾರದ. ೧೫) ;' ನಾನಂತು ಈ ಗಜಕಡ್ಡೀಲಿ ಅಳೆದುಬಿಟ್ಟ 
ದ್ವೀನಿ (ಮಹಾಲ. ೪೬). [ಗಜ * ಕಡ್ಡಿ) 

ಗಜಗಮನ (ನಾ). ೧. ಆನೆಯ ನಡಗೆ; ಗಂಭೀರವಾದ 
ನಡೆ; ಮಂದಗಮನ: ಗಜಗಮನೆಯರ್ಗಿದು ಯುಕ್ತಂ ಗಜ 


ಗನುನಮೆನುತ್ತೆ . ಕೀರ್ತಿಸುತ್ತಿರೆ ಸುಜನರ (ಪಾರ್ಶ್ವಷು. ೮-೮೯). 


ಪಿಲಿ 


ಗಜಫಟೆ 


೨. ಆನೆಯ ಮೇಲೆ ಕುಳಿತು ಹೋಗುವವನು; ಇಂದ್ರ: ಗಜಗಮನ 
ಸಂಭೃಮಿಸದಿರು ನೀನಜ ಕಳಕಳದೇಕೆನುತ್ತಂ ಭುಜಬಲರು ದೌವಾರಿಕರು 
ಹೋಯೆನುತ ವಾರಿಸಲು (ಬಸಪು. ೧-೪೪). [ಗಜ ಗಮನ] 
ಗಜಗಮನೆ (ನಾ). ಆನೆಯಂತೆ ನಡಗೆಯುಳ್ಳವಳು; ಮಂದಗಾಮಿನಿ: 
ಉನ್ಮತ್ತ ಗಜಗಮನೆಯರ್‌ ಬಂದೊತ್ತೆಗೆ ನಿಲ್ವರ್‌ (ಸುಕುಮಾ. ೯-೬೨); 
ಗಜಗಮನೆಯರ್ಗಿದು ಯುಕ್ತಂ ಗಜಗಮನಮೆನುತ್ತೆ ಕೀರ್ತಿಸುತ್ತಿರೆ 
ಸುಜನರ್‌ ( ಸಾರ್ಶ್ವಪು. ೮-೮೯). 
(ಗ. ಗಜಗಮನಾ (ಗಜ 4 ಗಮನ + -)] 
ಗಜಗರ್ಭ (ನಾ). ೧. ಆನೆಯ ಗರ್ಭೆ, ಗರ್ಭಧಾರಣೆ. 
* (ಆಲಂ) 'ಬಹಳ ನಿಧಾನವಾಗುವಿಕೆ; ವಿಳಂಬವಾಗುವಿಕೆ : 
ಅವನ ಕಾರ್ಯ ಗಜಗರ್ಭವಾಗಿದೆ (ರೂಡಿ).  [ಗಜ+ ಗರ್ಭ) 
ಗಜಗಲಿಸು (ಕ್ರಿ). ೧. ಹೊಳೆ; ಪ್ರಕಾಶಿಸು; ಶೋಭಿಸು ; ತನ್ನದೆನ್ನ 
ದೆಂದು ನಚ್ಚುವರೆಂ ನಗೂವಂತು ಗಜಗಲಿಸುತ್ತುಮಿರ್ದ ಕಾಂಚನ 
ಪಂಚರತ್ನಸಂಚಯಮಂ ಕಂಡು (ಅರ್ಧನೇ. ಸುರೆಗಿ 


5 


10 


೪-೧೧೪ ವ); 
; ಚಕ್ರಂ ಮುದ್ಧರಂಗಳಾ ಸಬುದದಿಂದೊಗೆದ ಕಡಿ ಗಜಗಲಿಸೆ [ನಾಕಾಂ. 
| ಗಜಬಜಿಸೆ, ರುಂಗರುಗಿಸೆ] (ಹ ಡ ಕಾ. ೫-೧೩) ; ಗಜಗಲಿಸಿದುದು 
|. ಸೋಮಸೂರ್ಯರ ನಿಜದ ನಿಬುಗೆಯ ಲಹರಿಯಲಿ (ತೊರರಾ. ೬-೫೪-೬); 
| ಕಾಮಮದಹರನವೊಲ್‌ ಭುಜಗನಿಕರಸ್ತೋಮಭೂಷಣಂ ತಾವೆನಲ್‌ 
;  ಗಜಗಲಿಸಿತಾಫೊಳಲ ಪೆಂಪು (ರುಕ್ಮಾಂಗ. ೩-೧೫). ೨. “ರೀಂಕರಿಸು? 
(ಪ್ರಭಣ್ಣ) ; ಹಾರಿದವು ಹಂಸೆಗಳು ಶುಕಪಿಕ ಚೀರಿದುವು ಗಜಗಲಿಸಿ 
ತುಂಬಿಗಳೇರಿದವು (ಅಂಬಿಕಾ, ೧೮-೪). [ಗಜಗಲ? + -ಇಸ್ಕು] 
! ಗಜಗವಳ (ನಾ). ೧. ಆನೆಯ ತುತ್ತು, - ಆಹಾರ (*). ೨. ದೊಡ್ಡ 
| ತುತ್ತು; ಅಧಿಕವಾದ ಆಹಾರ. [ಗಜ * ಕನಳ್ಳೆ (ಎಳವಲ)) 
ಗಜಗಾಮಿನಿ (ನಾ). - ಗಜಗಮನೆ: ಮದಗಜಗಾಮಿನಿ ಬಂದಳು 
ಕಾಮಿನಿ ಬಂದಳು ಲೀಲೆಯಿಂದಲಸಭಾನದೊಳು (ಇಂಚಾಪ. ೯೮-೮೦). 
[ಸಂ. ಗಜಗಾಮಿನೀ] 
ಗಜಗಿಪ್ಪಲಿ (ನಾ). ಒಂದು ಬಗೆಯ ವನಸ್ಪತಿ: * ಕಪಿವಿಪ್ಪಲಿ- 
| ಚಿಪ್ನೆಗ್ಗಿಲು, ಗಜಗಿಪ್ಪಲಿ” (ಓಷಧಿ. ೨೬). [< ಗಜಪಿಪ್ಪಲಿ) 
;ಗೆಜಗು "ಗರ್ದುಗು? ನೋ. 
3. ಗಜಗೊಟ್ಟೆಮುಳ್ಳು (ನಾ). ಒಂದು ಬಗೆಯ ಮುಳ್ಳು: * ಆಸಿನ 
| ಗೊಟ್ಟಿ ಮ ಗಟ್ಟಿ ಮುಳ್ಳು, ಜಿಡ್ಡುಮುಳ್ಳು* (ಮೈಣಗಿ. 
I 


25 


೭೯-೧೬೨5೬). (ಗಜಗೊಟ್ಟಿ ? + ಮುಳ್ಳು (< ಮ] 
: ಗಜಗೊಡು (ಕ್ರಿ). ಅಳತೆಮಾಡು (?) : ನಾಳೆ ಜ್ಮಾಡ ಬಂದು ನಾಳೆ 
| ಮಗ್ಗಾ ಹೂಡಿ ಬಾಳೀಯ ವನಕ ಗಜಗೊಟ್ಟು ನೇದಾನ ಬಾಲಿ ಗೌರವ್ನ 
ದಡಿಸೆಲ್ಲೆ (ಲೋಕಗೀ. ೧೧೭-೬). ns ಕೊಡು] 
ಗೆಜಗೊಳೆ (ನಾ). ಒಂದು ಊರಿನ ಹೆಸರು: ಬಳ್ಳಿಗೆರೆಯ ಪಡುವ 
| ಗಜಗೊಳ (ಎಕ. ೫1, ಗುಬ್ಬಿ. ೬೧-೯೩; si) (ಗಜ + ಕೊಳ್ಳ] 
_ಗಜಘಂಟಾರವ (ನಾ). ಆನೆಗೆ ಕಟ್ಟಿದ ಘಂಟಿಯ ಶಬ್ದ: ಗಜ 
| ಫಂಟಾರನಮನುಜದೆ ಪೆಣಗಿಡೆ ಭ್ಲೈರನಮೆಸೆದತ್ತು ಚರದ ಬಲ 
40, ಜಲನಿಧಿಯೊಳ್‌ (ಶಾಂತಿಪು. ೩-೯೭). [ಸಂ. (ಗಜ + ಘಂಟಾ + ರವ)] 


35: 
| 


| ಗಜಘಟಿ (ನಾ). ೧. ಆನೆಗಳ ಗುಂಪು, --ಸಮೂಹ: ಗಜಘಟಿಗೆ 
| “ನಾಥನಾಗಿಯಂಂ ಅಜಾತ ಮದ. *  ಅಮಾನುಷಂ ಹಲಹಸ್ತಿಂ 
| (ಶಾಂತಿಪು. ೨-೯). ೨. ಆನೆಗಳ ಪಡೆ, ದಂಡು: ತಳಕೆ ಮಹೀ 


ರಜದಿಂ ಘನವಿಳಾಸ ಗಜಘಟಿಯಿನವನಿಯಂ ನಭಕೆ ನಭಸ್ಥಳಮಂ ನೆಲಕ್ಕೆ 
45, ತಂದಂ (ಶಾಂಶಿಪು, ೧೦-೧೪೭) ; ಗಜಘಟಿಯ ತೇರುಗಳ (ನಾಗರಿ. ೫೯). 
[ಗಜ * ಘಟಿ] 


ಗಜಚರ್ಮ ೨೩೮೪ ಗಜಪಗೆ 


ಗಜಚರ್ಮ (ನಾ). ಆನೆಯ ಚರ್ಮ, ತೊಗಲು: ಲಸದಿಡುಗುಡಿಯ | | ಗಜದಾನ (ನಾ). ೧. ಆನೆಯ ಮಜದೋದಕ: *ಅಳಿ ಗಜದಾನ ವೀಚಿ 


ಪೆರ್ಮಾಡಿ ರಕ್ಷ ಗಜಚರ್ಮಸಾಂದರ್ಯವಸನಾ (ವೀಶೈಪು, ೪-೫-೧). ವಿಪುಳಂ ನವಯವ್ವನಮುಂ ಮದಾಹ್ವಯಂ? (ನಾನಾರ. ೧೦೮). 
"ಗಜಚರ್ಮಧಾರಿ' ಪರಾ. [ಗಜ * ಚರ್ಮ] ೨. ಆನೆಯನ್ನು ದಾನವಾಗಿ ಕೊಡುವಿಕೆ; ಆನೆಯ ದಾನ: (ಕ). 
ಗೆಜಚರ್ಮಧಾರಿ (ನಾ). ಗಜಚರ್ಮವನ್ನು ಧರಿಸಿದವನು ; ಈಶ್ವರ; [ಗೆಜ ದಾನ) 
ಶಿವ: ಹೋರಾಡಲಾರದೆ ಅಗಸನ ಹತ್ತಿರ ಹರಿ ಪಟ್ಟಿ ಯುಡೆಯುಟ್ಟು | 3 | ಗಜದಾನವ (ನಾ). ಆಜ ಗಜಾಸುರ: ನಿಜನಿರ್ಮಲಿತರೂಪನಂ ಪೂರ್ವ 
ಮೆರೆದ ಗಜಚರ್ಮಧಾರಿ ತಾನಾದನು ಶಂಕರ ಭೈರವ ಟ್ರೈರಾಸ ಹರಿದ ಪೂರ್ವನಂ ಗಜದಾನವ ಧ್ವಂಸಿಯಂ ಕಾಲಕಾಲನಂ (ಜೈಮಿಭಾ. ೧೫-೨೩). 
(ಇಂಚಾಪ, ೧೫೯-೮೨). [ಸಂ. ಗಜಚರ್ಮಧಾರಿನ್‌) [ಗಜ + ದಾನವ] 
ಗೆಜಜಾತಿ (ನಾ). ಆನೆಗಳ ಕುಲ್ಕ ವಂಶ: * ಮಂದಂ ಮೃಗಂ |ಗೆಜದುಳಿ (ನಾ). ೧. ಆನೆಯಂತೆ .ತುಳಿಯುವಿಕೆ. ೨. ಆನೆಯಂತೆ 
ಭದ್ರಮೆನಲುಗಜಹಾಶಿ ೫ (ಮಂಗರಾ. ೪೬-೨). [ಗಜ* ಜಾತಿ] ತುಳಿಯುವವನು; ಒಂದು. ಬಿರುದು: ಬಿರುದಿಂಗೆ- ಗಜದುಳಿ, 
ಗಜಜೀವ (ನಾ). ಆನೆಯನ್ನು ಸಾಕುವವನು : (ಕಿ). 10| ಗೆಜಪಾಜುು (ಶಮದ. ೧೭೪ ಪ್ರಯೋ). [ಗಜ * ತುಳ್ಳಿ (ಆ ತುಟಿ) 
[ಆ( ಸಂ. ಗಜಾಜೀವ] ಗಜದ್ವಿಷ (ನಾ). ಆನೆಯ ಶತ್ರು; ಸಿಂಹೆ: ಗಜದ್ವಿಷವಿಸ್ಟರ 
ಗಜಜೀನಿ (ನಾ). (ಆನೆಯನ್ನು ಸಾಕುವ) ಸೇವಕ, --ಆಳು;| (ಜಿನಾಲೆ. ೧೦-೧೦). [ಆ ಸಂ. ಗಜದ್ವಿಷ್‌] 
ಮಾವುತ: *“ಗಜಜೇವಿಯೆನಲು ಸೇವಕನೆನಿಕ್ಕುಂ” (ಮಂಗರಾ.೪೭-೫).| | ಗೆಜಧ್ಯಜ (ನಾ). ೧. ಜಾಳೆ; ಕದಳಿ: “*ಗಜಧ್ವಜದೊಳು ಕದಳಿ 


[ಗಜ * ಜೀವಿ] | ಯೆಂಬುದು” (ಮಂಗರಾ. ೧೪೦-೯). ೨. ಆನೆಯ ಚಿಹ್ನೆಯನ್ನುಳ್ಳ 
ಗೆಜಜ್ಞಾನ (ನಾ). ಮುಂದಾಗುವುದನ್ನು ತಿಳಿಯುವುದು ; ಭವಿಷ್ಯ |18| ಬಾವುಟ, --ಧ್ವಜ; ಔ. ಗಂಗರಾಜರ ಲಾಂಛನ, ಗುರುತು. 
ಜ್ಞಾನ: ಶ್ವಾನಜ್ಞಾಸ ಗಜಜ್ಞಾನ ಕುಕ್ಕುಟಿಜ್ಞಾನನೆಂಬ ಜ್ಞಾನತ್ರಯೆಂ [ಗಜ + ಧ್ವಜ) 
ಗಳೇನಾದುವು (ಬಸವ. ೭೯೮). [ಗಜ + ಜ್ಞಾನ] ಗೆಜನಗರಿ (ನಾ). ಹಸ್ತಿನಾವತಿ ಪಟ್ಟಣ : ಗಜನಗರಿಗಾಕೆಯಂ ಕಳುಹಿ 
ಗಜಢಕ್ಕೆಯ (ನಾ). ಆನೆಯ ಮೇಲೆ ಇಟ್ಟು ಹೊಡೆಯುವ ಕುದುರೆಯ ಕೂಡೆ ವಿಜಯನೈತರೆ (ಜೈಮಿಭಾ. ೧೬-೧೯). 
ನಗಾರಿ; ಒಂದು ರಾಜ ಚಿಹ್ನೆ: ಗಜಢಕ್ಕೆಯ ಪಾಲ್‌ ಮಹಾಧ್ವಜ [ಗಜ ನಗರಿ] 


ದೊಜ್ಜರದೇಕಶಂಖ ರವಿಶಶಿಬಿಂಬ ಧ್ವಜದ ಕು ರು 2 ಗಜನಿ (ನಾ). ಒಂದು ಬಗೆಯ ಭೂಮಿ (?) : ಭೂಮಿ ಗದ್ದೆ ಗಜನಿ 
ನಡೆಯೆ ಪೊನ್ನಸಿರಿನಲಯಿಗೆಯೊಳ್‌ (ಶಾಂಕಿಪು. ೧೦-೧೫೦), ಗಳಾಗಿ ಗಡಿ (ಬೊಂಕಶಾ. ೧೯೪೦, ಕುಮಟ, ೧೧೧೯ ; 1324) ; (ಆಡಕೆ 


[ಗಜ + ಢಕ್ಕೆಯ) ಫ ತೋಟಗಳಿಗೆ) ಗಜನಿಯೆಂಬ ಕರೆಭೂಮಿ ಮಧ್ಯಮ (ಮುಂಬಯಿ. 

ಗಜತಂತ್ರ (ನಾ). - ಗಜಶಿಕ್ಷೆ. "ಗಜತಂತ್ರ ನಿಪುಣ' ಪರಾ. |" m2). (2) 

[ಗಜ + ತಂತ್ರ] ಗೆಜನಿಂಬು "ಗಜನಿಂಬೆ? ನೋ. 

ಗಜತಂತ್ರನಿಪುಣ (ನಾ). ಗಜಶಿಕ್ಷೆಯಲ್ಲಿ ಪ್ರವೀಣನಾದವನು: |25| ಗಜನಿಂಬೆ, ಗಜನಿಂಬು, ಗೆಜಲಿಂಬೆ (ನಾ). ದೊಡ್ಡದಾದ ಒಂದು 
ಗಜತಂತ್ರನಿಪುಣ ಶಿಕ್ಷಿತ ವಿಜಿತತ್ವದೆ. . . ಕಾದುತಿರ್ದಲ್ಲಿ (ಬಂಹರಿ. ಬಗೆಯ ನಿಂಬೆಯ ಗಿಡ ಮತ್ತು ಅದರ ಹಣ್ಣು: ಕರ್ಜೂರ 
೧೨-೪೯)... [ಗೆಜತಂತ್ರ + ನಿಪುಣ] ದಾಡಿಮ ನಿಂಬೆ ಗಜನಿಂಬೆ. ಸೀನಿಂಬೆ (ನವಮೋ. ೨೪-೫೦) ; ಬುಟ್ಟ 
ಗಜತೆ (ನಾ). ಆನೆಗಳ ಸಮೂಹ : *ಹಾಸ್ತಿಕಂ, ಗಜತಾ - ೨ಬೃಂದೆ ಯಿಂದ ಗಜನಿಂಚೆಕಾಯಿಗಳನ್ನು ತೆಗೆದು ಎಲ್ಲರಿಗೂ ಗುರಿಯಿಟ್ಟು 
ಆನೆಗಳ ಹಿಂಡು, ಅನೆಗುಂಪು” (ಸಿದ್ಧಾಂತಿ. ೨೧೨). [ಸಂ. ಗಜತಾ] ಹೊಡೆದನಂತೆ (ಹೊಸಕ್ತಿ. ೧೧೪); ಅಮ್ಮಾನ ಗುಡಿಸುತ್ತ ಗಮ್ಮಾನದೇ 
ಗಜದಂತ (ನಾ). ೧. ಆನೆಯ ಹಲ್ಲು, ಕೋರೆ: “ನಿಗ್ಗವಮೆನೆ|$0| ನೀರೇ ಗಂಡುಭೂತಾಳೆ ಗಜನಿಂಬೆ ಗಮನಕ್ಕೆ ಗೂಡು ಕಟ್ಟೀವೆ ಆರೆಗಿಳಿ 
ಗಜದಂತೆಂ? (ಚತುನಿ. ೯೭); *“ನಿಗ್ಗವಮೆ ಗಜದೆಂತಮಕ್ಕು? (ಕಬ್ಬಿಕ್ಳೆ. ೭೬); (ಜಗೀತೆ. ೧೩). ಗೆಜನಿಂಬು : ಅರಾಮಂಗಳೊಳು . . . ನಿಂಬು 


ಗಜದಂತಾಕಾರಂಗಳ್‌ ಗಜದಂತಾದ್ರಿಗಳಿವಲ್ತೆ ತೋರ್ಪವು-ಮಧುಪವ್ರಜ ಗಜನಿಂಬು (ವಿವೇಕ. ೨೧೧). ಗೆಜಲಿಂಬೆ: ಅಮ್ಮಾನ ಗುಡಿಮುಂದೇ 
ಪರಿವಾರಿತಮಾದ್ಯದ್‌ಗಜಕಟಕಷಣ ಪ್ರಭಗ್ನ ಚಾಟ್‌ (ಅಂತ ಗಮ್ಮನ್ನೊದೇನೀರೆ ಗಂಡು ಭೂತಾಳೆ ಗಜಲಿಂಬೇ ಗಮನಾಳೆ 
೨-೨೬೭); ಗಡದರ್ರಕಕನಣಕಂ ಿತಕುಜಕ ಬದ್ಧ ಹಗರುತಮನಾಳಿಸಿ ಹಿಂಡೂಮಾವೆಲ್ಲಾ ಫಲಬಿಟ್ಟೋ (ಹುಟ್ಟಹ. ೫೭). 

ಸಿಂಗಂ ನಿಜಗುಹೆಯಂ ಪೊಜಮಟ್ಟುದು ವಿಜಿಗೀಷುಗೆ. ಸಂದ ಲಕ್ಷಣಂ |$5 [ಗಜ ನಿಂಬೆ] 

ನಿಜಮೆವೊಲಂ (ಅಜಿಪು. ೯-೨೬); ಕುರುಧರೆಗಳ್‌ ಪಿರಿದುಂ ಮಂದ ಗಜನಿಮಾಲಿಕೆ (ನಾ). ೧. ಆನೆಯು ಕಣ್ಣು ಮುಚ್ಚುವಿಕೆ, —ಎಚ್ಚರ 
ರಾಗಮಂ ಪೊರ್ದಿ ಮತ್ತೆ ಗಜದೆಂತೆಯುಗಾಂತರಿತಂಗಳಾದುನೆನೆ ವಾಗಿರುವಿಕೆ : (4). ೨. ಲಘುನಿದ್ರೆ. [ಗಜ ನಿಮಾಲಿಕೆ] 
(ಚಂದ್ರಪು.೧-೮೦); ಗಜದಂತಂಗಳ ಮುತ್ತು ಗಳ್‌ ಬಜನೆ ವಲ್ಕವ್ರಾತ| | ಗೆಜನೋಹಿ (ನಾ). ಒಂದು ಬಗೆಯ ವ್ರತ; ಗಜಗೌರೀವ್ರತ: 


ಮೇನಾದುವೀ ಭುಜಗ * * - ಭೂಭುಜರಂ ಮೆಯ್ವಿಡುವಂತೆ ಸಂಕ ಬಡತನದಲ್ಲಿರುವ ಪಾಂಡವರು ಗಜನೋಹಿಗೆ ಅರಸರನನ್ನ ಸ್ವಾಗತಿಸಿದಾಗ 
ಮಿಡುವರ್‌ ಕಾಂತಾರೆದೊಳ್‌ ಕಾಂತೆಯರ್‌' (ಧರ್ಮನಾ. ೩-೧೨). 40| (ಯಕ್ಷಬ. ೧೨೪). [ಗಜ * ನೋಹಿ (೮ ನೋಂನಿ)) 

೨. [ನಾಟ್ಯ] ಸಂಯುತಹಸ್ತಗಳಲ್ಲಿ ಒಂದು ಬಗೆ: ನಾಟ್ಯಶಾಸ್ತ್ರದಲ್ಲಿ] | ಗೆಜಪಂಡಿತೆ (ನಾ).,- ಗಜವಿದ್ವಾಂಸ: ಆ ರಾಜನ ಆಸ್ಥಾನದಲ್ಲಿ 
'ಹೇಳಿರುವ ಸಂಯುತಹಸ್ತಗಳು ಯಾವುವೆಂದರೆ ೧. ಆಂಜಲಿ...! ಒಳ್ಳೆಯ ಗಜಪಂಡಿತರ ಸಮೂಹನೇ ಇತ್ತು (ರೂಢಿ). [ಗಜ +೬ ಪಂಡಿತ] 
೧೧. ಗಜದಂತ '(ಆಭಾನೃ. ೪೮). [ಗಜ * ದಂತ) | ಗೆಜಪಗೆ (ನಾ). ಆನೆಯ ಶತ್ರು ; ಸಿಂಹ. 


ಗಜದಳೆ (ನಾ). ಚತುರಂಗೆ ಬಲಗಳಲ್ಲಿ ಒಂದು; ಆನೆಗಳ ಪಡೆ, 
ಸೈನ್ಯ: ಗಜದಳ ಮಾಯವಾದುದು, (ಕುವ್ಯಾದ್ರೋ. ೨-೮೨). 
"ಅಶ್ವದಳ? ಪರಾ. [ಗಜ * ದಳ (- ದಲ)] 


ಗಜಪಗೆಯಮೊಗ ಐ ಸಿಂಹದ ಮುಖ; ಸಿಂಹಾಸ್ಯ: ಅಜವಾಣಿ 
| ನೆರೆಯಲ್ಲಿ ವಾಸವಾಗಿದ್ದ ನರಗಜಪಗೆಯಮೊಗನೆ ಆನಂದ ಮಗನೆ 
i (ತೀರ್ಥಮ. ೫೧). [ಗಜ 4 ಪಗ್ಮೆ] 


ಗಜಪತಿ 


ಗಜಪತಿ (ನಾ). ೧. ಆನೆಗಳ ಒಡೆಯ. ೨.'ಗಜೇಂದ್ರ. ೩. ಪಟ್ಟದ| | 


ಆನೆ: (೪). ೪. ಕಳಿಂಗದೇಶದ ರಾಜ: ಚೋಳಪಲ್ಲವಪಾಂಡ್ಕ 
ಸಿಳಾಮೇಘ ಕೇರಳ ಸೊರಟಿರೆ ಗೋವ ಭೋಜಲಾಳಗಜಪತಿಹಯಪತಿ 
ನರಪತಿಯೆನಿಪ (ಎಇ. ೪1, ೨೧೬-೮ ; 1057); ಅಶ್ವಪತಿಗಜಪತಿಮನೋ 
ಭಯಂಕರ (ಮೈ ಆರಿ. ೧೯೩೩, ೩೨-೧೨; 1316) ; ಗಜಪತಿನೃಪತಿಂ 
ಚಾಪಿ ಜಿತ್ವಾ (ಎಕ.. ೪11, ಶಿವಮೊ. ೧-೨೨; 1513). ೫. ಒಂದು 
ಬಗೆಯ ನಾಣ್ಯ. ಔ. ವಿಜಯನಗರದ ನಾಣ್ಯ: ದಕ್ಷಿಣದಲ್ಲಿ ೧೮ 
ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದುವು ೧ ಗಜ 
ಪತಿ (ಕಛಾಗೆ. ೨೮೦). ಹ. ಆನೆಯನ್ನು ಸಾಕುವವನು. 
| [ಗಜ * ಪತ್ತಿ] 

ಗೆಜಸರೀಕ್ಷೆ (ನಾ). ಅರುವತ್ತುನಾಲ್ಕು ಕಲೆಗಳಲ್ಲಿ ಒಂದು; 
ಗೆಜಶಾಸ್ತ್ರ: ಅಶ್ವಪರೀಕ್ಷೆ, ಗಜಪರೀಕ್ಷೆ... ಮೊದಲಾದ ಅರವತ್ತು 
ನಾಲ್ಕು ಕಲೆಗಳಿಗೂ ಆಗಮಶಾಸ್ತ್ರವ್ರ ಆಶ್ರಯವಾಗಿದೆ (ಭಾರದ. ೭೦). 
“ಚತುಪ್ಪಸ್ಟಿಕಲೆ' ಪರಾ. [ಗಜ * ಪರೀಕ್ಷೆ) 

ಗಜಸಾಯಿ (ನಾ). ಒಂದು ಬಿರುದು: ಬಿರುದಿಂಗೆ- ಗಜದುಳಿ, ಗಜ 
[ಪಾಕಾಂ. ಜಗ]ಪಾಜು (ಶಮದೆ. ೧೭೪ ಪ್ರಯೋ). [ಗಜ * ಪಾಣ್ಯು] 

ಗಜಪಿಪ್ಪಲಿ, ಗಜಹಿಪ್ಪಲಿ (ನಾ). ಒಂದು ಬಗೆಯ ಗಿಡ 5. ದೊಡ್ಡ 
ಹಿಪ್ಪಲಿ: (8). ಗಜಹಿಪ್ಪಲಿ: *ಕರಿಪಿಪ್ಪಲೀ, ಕಪಿವಲ್ಲಿ, ಕೋಲವಲ್ಲಿ, 
ಶ್ರೇಯಸಿ, ದಸಿರ ಈ ೫ ಗಜಹಿಪ್ಪಲಿ? (ನಾಟರಾ. ೧೦೯); ತೊಕ್ಕು, ಗಜ 
ಹಿಪ್ಪಲಿ, ಚವ್ಮ (ಸಕವೈ. ೨೧೭); “ದ್ವಿಪಿಪ್ಪಲೀ- ಹಿಪ್ಪಲಿ, ಗಜಹಿಪ್ಪಲಿ* 
(ಓಷಧಿ. ೭೬). [ಗಜ + ಹಿಪ್ಪಲಿ] 

ಗಜಪುಟಿ (ನಾ). ೧. ಬೆಂಕಿ ಮಾಡುವುದಕ್ಕಾಗಿ ಭೂಮಿಯಲ್ಲಿ 
ಮಾಡಿದ ರಂಧ್ರ. ೨. ಪುಟಹಾಕುವುದರಲ್ಲಿ ಒಂದು ಬಗೆ; 
ಹೆಚ್ಚು ಬೆಂಕಿಯಲ್ಲಿ ಕಾಯಿಸುವಿಕೆ: ಕಲ್ಯಾಣಕ್ಷಾರ - ಶುಂಠಿ, 
ಹಿಪ್ಪಲಿ... ಒಂದು ಭಾಂಡದಲ್ಲಿ 'ತುಂಬಿ. . . ಗಜಪುಟವ ಹಾಕಿ 
(ಸಕವೈ. ೩೦೬). [ಗಜ + ಪುಟ್ಕ] 

ಗಜಸ್ರಾಸ (ನಾ). [ಛಂದ] ಆರು ಬಗೆಯ ಪ್ರಾಸಗಳಲ್ಲಿ ಒಂದು ; 
ದೀರ್ಫ್ಥವು ಪ್ರಾಸಸ್ಥಾನದಲ್ಲಿ ಬರುವುದು: ಸ್ವರವು ಹ್ರಸ್ವವಾಗಿದ್ದರೆ 
ಸಿಂಹಪ್ರಾಸ ದೀರ್ಥವಾಗಿದ್ದರೆ ಗಜಪ್ರಾಸ (ಕೈಪಿಡಿ ೭೧). "ಆಜಪ್ರಾಸ? 
ಪರಾ. [ಗಜ + ಪ್ರಾಸ] 

ಗಜಪ್ರಿಯೆ (ನಾ). ಆನೆಗೆ ಪ್ರಿಯವಾದ ಮರ; ತದಕು; ಆನೆಬೇಲ: 
*ಸಬ್ಲಕಿ ಗಜಪ್ರಿಯಾಹ್ವಂ೫ (ವಸ್ತುಕೋ. ೩೪-೧೧) ; *ಸಲ್ಲಕೀ, ಗಜ 
ಪ್ರಿಯಾ -ಈ ೨ ತದಕು* (ಹಲಾಯು. ೩೩-೪೬). (ಸಂ. ಗಜಪ್ರಿಯಾ] 

ಗಜಪ್ರೇಮಿ (ನಾ). - ಗಜಪ್ರಿಯೆ: “ಸಲ್ಲಕ ಗಜಪ್ರೇಮಿಯೆನೆ ತದಕೆ 
ನಿಕ್ಕುಂ?ೌ (ಮಂಗರಾ. ೨೭-೨೧). [ಗಜ * ಪ್ರೇಮಿ] 

ಗೆಜಬಂಧನಿ (ನಾ). ೧. ಆನೆಯನ್ನು ಕಟ್ಟುವ ಲಾಯ; ಗಜಶಾಲೆ; 
ಕರೋಟ. ೨. ಆನೆಯನ್ನು ಕಟ್ಟುವ ಗೂಟ. [ಸಂ.7 

ಗೆಜಬಜ, ಗಜಬಜಿ, ಗಜಬಜೆ, ಗಜಿಬಿಜಿ, ಗಜೆಬಜೆ (ನಾ).೧. ಗದ್ದಲ; 
ಗಲಿಬಿಲಿ; ಕೋಲಾಹಲ; ಗಲಾಟೆ: *ಗಜಬಜಮೆನೆ ಕೋಲಾಹಲಂ? 
(ಭಾರನಿ. ೫೦); ಸೂತಜರು ಕಮ್ಮಜರು ಚಿಪ್ಪಿಗ ತೈಲಘಾತುಕ 
ಕುಜಾತಿಯೊಳಗಾದ ಗಡಣ ಗಜಬಜವ ಮಾಡಿ (ಹಚಳಾ. ಪರಿ. ೨೦೭); 
ಗಜಬಜವಿದೇನೆನುತ ಪವನಾತ್ಮಜನು ನಡೆತಂದನು (ತೊರರಾ.೪-೬-೨೧) ; 
ಮೊರೆವ ಕುಕಿಲ್ವಪಾಡುವ ಬಾಸೆವಕ್ಕಿ ಗಳ ಗಜಬಜದಿಂ (ರಾಮಾಶ್ವ.೬೪-೬) 
ಗೆಜಬಜಿೆ : ೧. ಗಜಬಜಿಯ ಸಂಗದಲಿ ಬಲು ಭೂಭುಜರ ಗಜವಾದಂತೆ 

ಗಜಬಜೆ: ೧. ಜಿನುಗುವ ಗಜಬಜೆ 

ನಿಳ್ಯದ ಘನ ತೇಜೋರಾಶಿ ನಿಜನಿವೇಶದೊಳಿರ್ದಂ (ಗಿರಿಕ. ೫-೩೭); 


(ನಿಧಾಗ. ೧೧-೧೪-೧೯). 


೨೬೮೫ 


— 
ಭಾ 


30 


45 


ಗಜಬೇರು 


ಮಾಯದ ಗಜಬಜೆಯ ಹುಸಿಗೆ ಬೆದರುವನೆ ಮಹಾಶರಣನು (ಸಿದ್ಧೇವ. 
೬೮೩); ಗಜಬಜೆ ಬೇಡ ಸೀತೆಯ ರೂಪು ಗುಣಗಳ ನಿಜವ ತಪ್ಪದೆ 
ಪೇಳೆನಲು (ರಾಮಿ. ೧೨-೨೩). ಗೆಜೆಬಿಜಿ: ೧. ಲೋಕದ ಗಜಿಬಿಜಿ 
ದೈವಂಗಳಿಗೆಜಗುವ ಕುನ್ನಿಮಾನವರ ಕಂಡರೆ (ವಡಶಾ. 1, ೩೩೩); 
ಸೈನ್ಶ್ಯದಲ್ಲುಂಟಾದ ಗಜಿಬಿಜಿಯನ್ನು ಹೇಳತೀರದು (ಬಖೈರು. ೨೦); 
ಜಾತ್ರೆ ಗಜಿಬಿಜಿ ಕಳೆದು (ನಡೆಬಂ. ೧೦೦). ೨. ಅಸ್ತವ್ಯಸ್ತವಾದುದು; 
ಅಸ್ಪಸ್ಟವಾದುದು: ಆತನ ಬರವಣಿಗೆ ತುಂಬ ಗಣಿಬಿಜಿಯಾಗಿದೆ 
(ರೂಢಿ). ಗಜೆಬಜೆ: ೧. ಗಜಿಬಜೆಯಿಲ್ಲದ ಮನಕ್ಕೆ ಸಹಜವ . .. 
ತೋಣಕಿದ (ಶರಚ. ೧೦೩) ; ಗಜೆಬಜೆ ಪುಗದಾನಂದ ಸಂದಿತ್ತು (ಗಿರಿಕ. 
೧-೩) ; ಗಜೆಬಜೆ ಹೋಗದ ಒಂದು ಉನ್ನತ ಸ್ಥಿತಿ (ವಿಚಾಮಂ. ೧೦೫). 
ಗಜಬಜವಾಗು - ಗದ್ದಲವಾಗು; ಗಲಭೆಯಾಗು : ಒಳಗೆ ಗಜ 
ಬಜವಾಯ್ತು ಶಲ್ಮನ ಬಲು ಭಟರು ಮುಕ್ಕುಜಂಕಿದರು (ಕುವ್ಯಾಕ೯-೩೯); 
ಗಜಬಜವಾಯ್ತು ಧೃತರಾಷ್ಟ್ರಾಗಮನವಾರ್ತೆಯ ಸಮಿಾರಜನಾಗ 
ತಿಳಿದು (ತಿಮ್ಮಸ್ರ್ರೀ.೨-೪೦); ಮದುವೆಯ;ದಿನ ಮುಂಜಾವದ ಕೋಳಿಯು 
ಕೆಲೆವ ಮೊದಲೆ ಗಜಬಜವಾಯ್ತು (ನಲ್ಮೆ. ೨೬). ಗಜಿಬಿಜಿಬರೆಹ 
= ಸುಲಭವಾಗಿ ಓದಲು ಸಾಧ್ಯವಾಗದಂತೆ ಬರೆದ :ಬರಹ; 
ಮೋಡಿಬರಹ : (ಕಿ). [+- ಮರಾ. ಗಜಬಜ್‌] 
ಗಜಬಜಿ "ಗಜಬಜ' ನೋ. 
ಗಜಬಜೆಕೆ (ನಾ). - ಗಜಬಜಣ: ಗಜಬಜಿಕೆ ಮೊಳೆತುದು ಕೇರಿಕೇರಿ 
ಯಲಿ (ಕುವ್ಯಾಗ. ೪-೧೯) ; ಗಜರಿದವು ನಿಸ್ಪಾಳವಾದ್ಮ ವ್ರಜದ ಕಹಳೆಯ 
-ಭಟರ ಬೊಬ್ಬೆಯ ಗಜಬಜಿಕೆ [ಪಾಠಾಂ. ಜಕೆ] ಘಾಡಿಸಿತು (ಕುವ್ಯಾಕ. 
೨೫-೮). [ಗಜಬಜ + -ಇಕೆ] 
ಗೆಜಬಜಿಗೆ ನಾ).'ಗೆದ್ದಲದವನು; ಗಲಭಿಕೋರ : ಕದ್ದರೋ ಕಲಶ 
ವನು ಕಳ್ಳರು ಗೆದ್ದರೋ ಗಜಬಜಿಗರಮೃತವ (ನಿಭಾಗ. ೮-೯-೮). 
[ಗೆಜಬಜ + -ಇಗ) 
ಗಜಬಜಿಸು (ಕ್ರಿ). ೧. ಗದ್ದಲಮಾಡು; ಗಜಬಜಮಾಡು; ಗಲಭೆ 
ಮಾಡು: ಊರುಗಳಿಂ ಮಿಗುವ ವೃಷಭೇಂದ್ರನನೌಂಕುತ್ತ ಗಲದೆ ನಿಜ 
ಮೂರ್ತಿಯೊಳಗೆ ಗಜಬಜಿಸುತ್ತುಂ (ಗಿರಿಕ. ೯-೯೮) ; ಗಜಬಜಿಸದಿರಿ 
ದಿವಿಜರಿರ ಗುಜುಗುಜುವೆನುತ್ತಿರೆದಿರಿ ಮುನಿಗಳಿರ ಭುಜಗರಿರ ಸಂದಣಿಸದಿರಿ 
(ಬಸಪ. ೧-೪೪). ೨. ಗಲಾಟೆಯಿಂದ ತುಂಬು, --ಸಂದಣಿಸು: 
ಜನಕನ ರಾಜಧಾನಿಯು ಬಗೆಬಗೆಯ ಅನಂದದಾಯಕ ಉದ್ದಾರಗಳಿಂದ 
ಗಜಬಜಿಸಿಯೋಯಿತು (ತುಳಸಿ. ೯೪). ೩. ಆತಂಕಪಡು: ಹೆದಣ 
ಗಜಬಜಿಸಿ ಸತಿಸುತರ ಕೈವಿಡಿದು (ಹಚಕಾ. ೧೦-೮). 
[ಗಜಬಜ + -ಇಸ್ಕು] 
ಗಜಬಜೆ "ಗಜಬಜ' ನೋ. 
ಗಜಬಿಂದು (ನಾ). ಆನೆಯ ಮೈಮೇಲಿನ ಚುಕ್ಕೆ, ಚಿಬ್ಬು: 
ನಳಿನಂ, . . ಗಜಬಿಂದುವಕ್ರಫಣಿಸಂಖ್ಯಾಭೀದಪದ್ಮಾಂಕಿತಂ(ನಾನಾರ. 
1೫). [ಗಜ + ಬಿಂದು] 
ಗಜಬೀರ (ನಾ). ಒಂದು ಬಗೆಯ ವನಸ್ಪತಿ: “ಕುಡವಲೆ, ಹೆತ್ತರಿ 


ಮುಳ್ಳು, ಮುಳ್ಳುತಾರೆ, ಗಜಬೀರ” (ಮೈಣಗ. ೩೭-೭೩೯). [?) 
ಗಜಬೇಂಟೆ "ಗಜವೇಂಟಿ' ನೋ. 
ಗಜಬೇಂಟಬೆಕಾರ "ಗಜವೇಂಟಿಕಾಖ' ನೋ. 
ಗಜಬೇಂಬೆಳಾಅ "ಗಜವೇಂಟಿಕಾಅ' ನೋ. 
ಗಜಬೇರು (ನಾ). ಒಂದು ಬಗೆಯ ವನಸ್ಪತಿ: ಗಜಬೇರು, ಹಬ್ಬು 


ಸೊಂರ ... ಕಷಾಯ ಕಾಯಿಸಿ... ಕೊಡಲು ಪಾತಸಿತ್ತಜ್ವರ., . 
ಗುಣವಾಗುವುವು (ಸಕವೈ. ೯೪). [ಗಜ? 4 ಬೇರು (ಆ ಬೇರ್‌)] 


ಗಜಭಕ್ಷ್ಯೆ 


ಗಜಭಕ್ಷ್ಯೆ (ನಾ). - ಗಜಪ್ರಿಯೆ. [ಸಂ. ಗಜಭಳ್ತ್ಯಾ] 

ಗಜಮಂಡನ (ನಾ). ಆನೆಗೆ ಮಾಡುವ ಅಲಂಕಾರ; ಆನೆಯ ತಲೆಯ 
ಮೇಲೆ ಬರೆಯುವ ಬಣ್ಣ ಬಣ್ಣದ ಗೆರೆಗಳು. [ಗಜ * ಮಂಡನ] 

ಗಜಮದ (ನಾ). ೧. ಆನೆಯ ಮದೋನ್ಕತ್ತತೆ ಬೆದೆ: 
(ಸ್ಯಾಂಡರ್‌). ೨, ಆನೆಯ ಮದೋದಕ : “ದಾನಂ - ಗಜಮದ” 5 
(ಓಷಧಿ. ೭೩೫) ; ಗಜಮದವಿಲಿಪ್ತನಿಜಗುರು ಭುಜಯುಗದೊಳ್‌ ಪಾಯ್ಡ | 
ಮಧುಸಮಾಳಾಯುಗದಿಂ ವಿಜಯೋತ್ಸುಕನಾಗಿ ಚತುರ್ಭು.ಜನಾದ 
ವೊಲಿರ್ದನುಪನಿಯುದ್ಧಂ ಕೃಷ್ಣಂ (ಅರ್ಧನೇ.೮-೮೯). [ಗಜ + ಮದ] | 

ಗಜಮು (ನಾ). (ಉಕ) ತಲೆಕೆಳಗಾಗಿ ನಿಲ್ಲುವುದು: ಸರ್ಕಸ್ಸಿನಲ್ಲಿ 
ನಾನು ಸಾಯಕಲ್ಲೇರಿದಾಗ ನನ್ನ ಮೇಲೆ ನೀನು ಗಜಮು ನಿಲ್ಲಬೇಕು [10 
(ಮೇದಿಮ. ೪೧) ; ಸಾಹೇಬರು ಕುಳಿತ ಖುರ್ಚಿಯಮೇಲೆ. .. ಗಜಮು 
ನಿಲ್ಲಲಿಲ್ಲ, ನಮ್ಮ ದೈವ (ದೀಪಹ. 11, ೨೫). [-`ಹಿಂ. ಪಾಠ, ಕಜ] 

ಗಜಮುಖ (ನಾ). ೧. ಅನೆಯ ಮುಖ. ೨. ಆನೆಯಂತೆ. ಮುಖ 
ವುಳ್ಳನನು; ಗಣಪತಿ; ಕರಿಮೊಗ: ನಿಮ್ಮಡಿಗಳ ಮಗನೊರ್ವಂ 


ಗಜಮುಖನೊರ್ವಂ ಷಣ್ಮುಖನೊರ್ವಂ . . . ಈಗಳೀ ಮರ್ತ್ಯ ದೊಳೆ 13 


ಗೊರ್ವ ಪೊಸಮಗನಂ ಪಡೆದೆವು (ನಂಬಿರ. ೧೨-೧೨೨); ಗಜಮುಖನೆ 
ಮೇಆಕಿವೇಕದಂತನೆ . . . ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ 
ಮಂಗಳವ (ಕುವ್ಯಾಆ. ೧-೪). [ಗಜ * ಮುಖ) | 
ಗೆಜಮುಮಡು (ನಾ). ಗಜಬಜಣ: ಸಕಲ ಮಂತ್ರತಂತ್ರಗಳೆಂಬೀ 
ಗಜಮುದುಡಿನೊಳಗೆ ಸಿಲುಕದೆ (ಷಡಕಂ. ೮೫), 
ಗಜಮಾೌಕ್ತಿಕ (ನಾ). ಆನೆಯ ಕುಂಭಸ್ಕಳದಲ್ಲಿ ಸಿಕ್ಕುವುದೆಂದು ಹೇಳ 
ಲಾದ ಮುತ್ತು: ಮಿಡಿನಿಲ್ವಿಡಿದು ಪುಳಿಂದಿಯರಿಡೆ ಗಜವತೌಕ್ತಿಕದ 
ಮಾಂಟಿಯಂಬರದೆಡೆಯೊಳ್ನಡೆದು(ರಾಜಶೇ. ೫-೮೦), [ಗಜ*ವರೌಕ್ತಿಕ] 
ಗಜಯೋಧ (ನಾ). ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವ 
ಯೋಧ, — ಸೈನಿಕ: ಆಸೆ ಕೈಗೂಡದೆಯೆ ಮನನೊಂದು ಗಜಯೋಧ |25 
ಕೊಡಗೂಡಿ ಬೆಂಕಿಯಲ್ಲಿ ಬೀಳುವಂತವರು (ಭಾಸನಾ. ೭೧). | 
[ಗಜ + ಯೋಧ] | 
ಗಜರಗಳೆ (ನಾ). ಅಸಂಬದ್ಧವಾದ ಮಾತು, --ನಡೆವಳಿ ; 
| 
| 


ಮೊಗದಲಿ `ನಗೆಯೂರುತಿಕೆ ನೂರಾರು ಕುವರರ ಗಜರಗಳೆಯ ಕೇಳಿ 
(ಹೆಬ್ಬೆರ, ೯-೩); `ಗಜರೆಗಳೆಯೂ (Nonsense) ಹಾಸ್ಯ್ಕಪ್ರೇರಕೆವಾಗುವ 
ಅತಿಶಯೋಕ್ತಿಗಳಲ್ಲಿ ಒಂದಾಗಿದೆ (ಗೊತ್ತುಗು. ೪೬). "ಗೊಜರಗಳೆ? 
ಪರಾ. [ಗಜ? + ರಗಳೆ]: 

ಗೆಜರಾಜ (ನಾ). ಶ್ರೇಷ್ಠವಾದ ಆನೆ: ತನ್ನೇಅಕಿದ ಯಾನಗಜರಾಜ 
ನನಿಟ್‌ದು (ಶಾಂತಿಪು. ೧-೮೪ ವ). [ಗಜ * ರಾಜ] 

ಗಜರಿಪು (ನಾ). ಆನೆಯ ಶತ್ರು ; ಸಿಂಹೆ: ಗಜರಿಪು ಲಂಘಫಿಸಿದುದೊ 
ಪವನ ಜವದೆ ಶಿಖರಕ್ಕೆ (ಅಜಿಪು. ೯-೨೭) ; ಗಜರಿಪು ನಖರ ಪ್ರಕರದೆ 
ಗಜಮಂ ಸೀಳ್ಲೊಟ್ಟುವಂತೆ (ಪಂರಾಮಾ. ೧೩-೧೦೯) ; ಗಜರಿಪುನಾದದಿಂ 
ಗಜ ಗರ್ಜಿಸಿ (ಚಂದ್ರಪು, ೧೦-೧೦೨). [ಗಜ * ರಿಪು) 

ಗಜರು, "ಗಜಜ್ಕು' ನೋ. 

ಗೆಜರ್ಕು "ಗಜಜ್ಯು' ನೋ. 

ಗಜರೋಹಕ (ನಾ). - ಗಜಯೋಧ : ತುದಿನೆರಳ ತುಟಿಯಬ್ಬರಕೆ | 
ಗಜ ಬೆದರೆ ಗಜರೋಹಕರ ಗರ್ಜಿಸಿ ಗದೆಯ ತಿರುಹುತ ಹೊಳ್ಳನು | 
(ಕುವ್ಯಾಕ. ೨-೧೪). [ಗಜ * ರೋಹಕ) 

ಗಜಲ್‌, ಗಜಲ, ಗಜಲ್ಯು, ಗಜಾಲ್ಕು (ನಾ). [ಸಂಗೀತ] ಹಾಡಿನಲ್ಲಿ 
ಒಂದು ಬಗೆ: ಠುಮ್ರಿ, ಥಪ್ಪ, ದಾದ್ರೆ, ಗಜಲ್‌ ಮುಂತಾದ ಪ್ರೇಮ 45 
ಗೀತೆಗಳನ್ನು ಹಾಡಿ (ಆಭಾನೃ. ೯೧). ಗಜಲ: "ಗಜಲಗಾನ' ಪರಾ. 


೨೬೮೬ 


[ಗಜ + ಮಂದುಡ್ಕು] po) ಗಜಲಿಂಬೆ "ಗಜನಿಂಬೆ' ನೋ. 
| ಗೆಜಲು, "ಗಜಲ್‌? ನೋ. 
'ಗೆಜಲ್ಮು (ನಾ). ಒಂದು ಬಗೆಯ ಆಟ (7?) : ಚಿಂದು ಜಕ್ಕಡಿ ಕನಿಲು 


ಗಜನೇಂಟೆ 


ಗೆಜಲ್ಗು: ಆಗಿನಕಾಲದ ಗಜಲು, ಕವಾಲಿಗಳು (ದಾಲಪ್ರ. 11, ೧೧೦೫). 
ಗೆಜಾಲ್ಕು : “ ಒಂದು ಹಾಡುಗಾರಿಕೆ” (ಕಸ್ತೂಕೋ. ೨೯೭). 
[+ ಹುಂ. ಗಜಲ್‌; ಮರಾ. ಗಜಲ್‌, ಗರುಲ್‌ ; ಅರ. ಗಯೆಲ್‌] 
ಗಜಲ್‌ ಗಾಯಕಿ (ನಾ). ೧. ಗಜಲನ್ನು ಹಾಡುವವಳು. ೨. ಗಜಲ 
ಧಾಟಿಯ ಗಾಯನ; ಗಜಲನ್ನು ಹಾಡುವಿಕೆ; ಗಜಲಗಾನ: 
ಬೇಕಾದಾಗ ಆರೆಂಭಿಸಿ ಎಲ್ಲಿ ಬೇಡಾದಲ್ಲಿ 'ನಿಲ್ಲಿ ಸುವುದಕ್ಕೆ ಗಜಲ್‌ 
ಗಾಯಕಿಯೆ ಸೈ (ಗಾಳಿಪ. ೪೨). [ಗಜಲ್‌ * ಗಾಯಕಿ] 
ಗೆಜಲ “ಗಜಲ್‌ ನೋ. 
ಗಜಲಕ್ಷ್ಮಿ (ನಾ). ೧. ಆನೆಗಳ ಸಂಪತ್ತು; ಗಜರೂಪವಾದ 
ಐಶ್ವರ್ಯ ; ಉತ್ತಮವಾದ ಆನೆಗಳನ್ನು ಹೆಚ್ಚಾಗಿ ಹೊಂದಿರುವ 
ಭಾಗ್ಯ: ಅನೆ ಕಡಿಯುನೆನೇ ಗಜಲಕ್ಷ್ಮಿ, ಕುದುರೆ ಕಡಿಯುವೆನೇ 
ಅಶ್ವಲಕ್ಷ್ಮಿ ಇನ್ನು ಯಾರನ್ನು ಕಡಿಯಲಿ ಆಂದರೆ ಕಡಿಯಲೆ ಬೋಳು 
ಹಾರುವನ (ಗಾಡ). ೨. ಎಡಬಲದಲ್ಲಿ ಆನೆಗಳಿರುವ ಲಕ್ಷ್ಮಿಯ 
ವಿಗ್ರಹ: ಆದಿ ನಾರಾಯಣಿ . . . ನಾದಮಯೆ ಗಜಲಕ್ಷ್ಮಿ (ಕುವ್ಯಾಆ. 
೧-೬) ; ದ್ವಾರಬಂಧದ ಮೇಲೆ ಗಜಲಕ್ಷಿ, ಮುಂತಾದ ವಿಗ್ರಹಗಳು 
(ಹೊಯ್ಸವಾ. ೧೮). [ಗಜ * ಲಕ್ಷ್ಮಿ 
ಗಜಲಗಾನ (ನಾ). ಗಜಲನ್ನು ಹಾಡುವಿಕೆ; ಗಜಲ್‌ಗಾಯನ : 
ತಂತ್ರೀವಾದ್ಯವನ್ನು ತೊಡೆಯ ಮೇಲಿರಿಸಿ ದ್ರಾಕ್ಸ್ಷಾನನದ ಗಜಲಗಾನ 
ಮಾಡುತ್ತಿದ್ದರು (ಇಪ್ಪಕ. ೧೪೩). [ಗಜಲ (ಆ ಗಜಲ್‌) * ಗಾನ್ಜ] 


ಗಜಲು . . . ಮೊದಲಾದ ಆಟಿಗಳಿಂ (ವಿರೂಪಾ. ಅಳ ವ). [ಸ] 
ಗಜವದನ (ನಾ). - ಗಜಮುಖ: *ಹೇರಂಬಃ . .. ಗಜವದನಃ... 
ವಿಘ್ನರಾಜ -ಈ ೯ ಬೆನಕನ ಪೆಸರ್‌  (ಹಲಾಯು. ೪-೧೯); ಶಶಾಂಕೆಂ 
ತಾರಕಾರಿಗಜವದನವಾಸಿಸ್ಮಮನುಮುನಿನಿಕರವು (ಹಚಕಾ. ೧೪-೬). 
[ಗಜ * ವದನ] 


ಗಜವಧು (ನಾ). ಹೆಣ್ಣಾನೆ ; ಪಿಡಿ: "ನಶಾ ಕರಿಣೀ ಧೇನು ಕರೇಣುಗಳ್‌ 


ಗಜವಧೂ ಸರ್ಯಾಯದೊಳ್‌ ವರ್ಶಿಕುಂ? (ವಸ್ತುಕೋ. ೮೭-೩೧). 
(ಸೆಂ. ಗಜವಧೊ (ಗಜ ವಧೂ)] 
ಗೆಜವಶೆ (ನಾ). - ಗಜವಧು: : ಆರಸಿಯರುಂ ತಾನುಂ ಕತಿಪಯ 
ಪರಿಚಿತಾಂಗೆರಕ್ಷಕಪರಿವೃತ ಗಜವಶಾರೂಢನಾಗಿ ಬರೆ' (ಶಾ೦ಶಿಪು. 
೮-೬೩ ವ.). (ಸಂ. ಗಜವಶಾ (ಗಜ * ವಶಾ)] 
ಗಜವಿಂಡು (ನಾ). ಆನೆಗಳ ಸಮೂಹ, ಗುಂಪು: ಬಾರಿಸುತಿರ್ಪ 
ನಾನಾವಾದ್ಯ ಸಾಕೆಂದು" ಸಾರಿಸಿ ಗಜವಿಂಡ ನಿಲಿಸಿ ತೋಆಸಿದರು 
(ಮೋಹತ. ೨೪-೩೩). [ಗಜ * ಪಿಂಡ್ಕು] 
ಗಜವಿದ್ವಾಂಸ (ನಾ). ದೊಡ್ಡ ವಿದ್ವಾಂಸ; ಪ್ರಕಾಂಡ ಪಂಡಿತ: 
(ಸ್ಕಾಂಡರ್‌). [ಗಜ * ವಿದ್ವಾಂಸ) 
ಗಜನೆಡಂಗ (ನಾ). ಆನೆಯನ್ನು ಪಾಲಿಸುವುದರಲ್ಲಿ ಬೆಡಗು 
ಉಳ್ಳವನು, ಜಾಣ: ಕಿವಿಸವಿ ದನಿ ಕಣ್‌ಸನಿ ರೂಪವ 
ಧರಿಸೆಲೆ ಗಜವೆಡಂಗ ನೀನುಳಿಡೊಡೆ -ಸಾವವಳೆನಗೆ ಮಿಕ್ಕ ಗಂಡರ್‌ 
ಸವಸೋದರರೆಂದು ತಿಳಿಪಿದಳ್ಸ್‌ (ಯಶೋಚ. ೨-೫೨). 
[ಗಜ + ಬೆಡಂಗ] 
ಗಜನೇಂಟೆ, ಗಜಬೇಂಟಿ (ನಾ). ಆನೆಗಳ ಬೇಟಿ. "ಗಜವೇಂಟಿಕಾಲ' 
'ಪರಾ. ಗಜಚೇಂಟೆ. "ಗಜಬೇಂಟಿಕಾಅ' ಪರಾ. 
(ಗಜ + ಬೇಂಟಿ] 


'2-34A 


ಗಜನೇಂಟೆಕಾಅ ೨೩೮೭ ಗಜಾಂಕುಶ 


ಗಜನೇಂಬೆಕಾಜ, ಗಜಬೇಂಟಿಕಾರ, ಗಜಬೇಂಟಿಕಾಣ (ನಾ). | | ಗಜಸ್ಕೆಂಥ (ನಾ). ಆನೆಯ ಹೆಗಲು, ಭುಜ: ಅ ವರೂಥವನೇಳ 
ಆನೆಗಳನ್ನು ಜೇಟಿಯಾಡುವವನು ; ಒಂದು ಬಿರುದು: ಧರೆಗಧಿಕ] |! ನೆಂಟ ಗಜಾವಳಿಗಳಿಟ್ಟಿವು ಗಜಸ್ಕಂಧಾವಲಂಬವ ಸೆಕ್ಕಿದರು ಸುರಗಿಯಲಿ 
ER ಗಂಡನಪ್ರತಿಮ ಬಿರುದಂಕ ಗಜವೇಂಟಿಕಾಜ| | ಸಮರಥರು (ಕುವ್ಯಾಶ. ೨-೧೫). [nu + ಸ್ಮಂಥ] 
ದೇವೇಂದ್ರ ಭೂವರನ (i ೧-೯) ; ಗಜವೇಂಟಿಕಾಆ (ಶಬ್ದಾನು. | | ಗೆಜಸ್ನಾನ (ನಾ). ೧. ಆನೆಯಂತೆ ಮುಳುಗಿ ಮಾಡುವ ಸ್ನಾನ. 
SS "ಗಜನೇಂಟಿಕಾಜ ' ಎಂಬ ಬಿರುದಿನಿಂದ ಪ್ರಸಿದ್ಧ ನಾಡ! | ೨. (ಆಲಂ). ಉಪಯೋಗವಿಲ್ಲದ ಕಾರ್ಯ: ಗಜಸ್ನಾನದಂತೆ 
`ಈ ಪ್ರೌಢಡೇವರಾಯ (ಶಂಕಶ. ೫೭೩1೪, ಪೀಠಿಕೆ). ಗಜಟೇಂಟಿಕಾರ: | ವೊಲೆಯ್ದೆ ನಿಸ್ಫಲಂ ಜಲದೊಳಗೆ ಮುಳುಗಿರ್ದೊಡಂ ಕಲುಮಸಂ 
| 
| 


ಸ್ವಸ್ತಿ ಶ್ರೀಮನ್ಮಹಾಮಣ್ಣಲೇಶ್ವರ ಗಜಜೇಣ್ಟೆಕಾರ (ಬಿರುಗಂ. ೨೮-೧೭). ಕಿಡದು ,(ಆರಾಚ. ೧೧-೨) ; ಗಜಸ್ನಾ ನಕ್ಕಿಳಿಯುತ್ತಿರದಂತೆ ಸುವ್ಯವಸ್ಥೆ 
ಗಜಬೇಂಬೆಕಾಖ : EE ವೇಂ]ಟಿಕಾಅ ws ಗೊಳಿಸಿ (ಬೆಟ್ಟಅ. ೨೦೩೬-೧೫). ಆನೆ ನೀರಿನಿಂದ ಮೇಲೆ ಬಂದ 
ಸದಾಚಾರಸತ್ಯಸದ್ಗುಣಂ (ಲಶಿಚಿಂ. ೩೮-೧೨೯) ; ಕರಮೆಸೆವ ಗಜ ಕೂಡಲೆ ಧೂಳನ್ನು ಒಟ್ಟ ಸ್ಪ ಕೊಳ್ಳುವುದರಿಂದ ಅದು ವ್ಯರ್ಥ 
ಬೇಂಟಿಕಾಜನೀಶ್ವರಪಾದಸರಸಿರುಹ ಸೇವಕ (ಆರಾಡ. ೧-೪೪); | ವಾದ ಸ್ದಾ ನವಾಗುತ್ತ ಡೆ. (ಗಜ ಸ್ನಾನ] 
ಶ್ರೀಮದ್ರಾ ಜಾಧಿರಾಜ ರಾಜಪರಮೇಶ್ವರೆ ಗಜಬೇಂಟಿಕಾಜ (ಏಿಕ. ix, | ಗಜಹಮೂರ್ತಿ (ನಾ). ಗಜಾಸುರವನ್ನು _ಕೊಂದವನ ಮೂರ್ತಿ; 
ಕಾನಕಾ. ೩೯-೪; 1506). [ಗಜವೇಂಟಿ + -ಕಾಣ] | ಶಿವನ ಮೂರ್ತಿ: ವಿಶ್ವರೂಪ, ನೃಸಿಂಹ, ಪರಶುರಾಮ ಮತ್ತು 
ಗಜನೇಡೆಯ (ನಾ). ಆನೆಗಳ ವ್ಯೂಹ: ಒಡನೊಯ್ಕ್ಯನೆ ಗಜವೇಡೆಯ | | ಗಜಹಮೂರ್ತಿಗಳು ಈ "ಉಗ್ರ'ಪಂಕ್ಲಿಗೆ ಸೇರಿದ ಪ್ರತಿಮೆಗಳು 
| (ಭಾರದ. ೫೧೩). (ಸಂ. ಗಜಹಮೂರ್ತಿ (ಗಜಹನ್‌ * ಮೂರ್ತಿ)] 
| 
| 


| 
| 
ದೊಳಗದ ಬಿಡದೆಬ್ಬಿಸಿಕೊಂಡು ಬಂದು (ಕುರಾಸಾಂ. ೯-೯೪). | 
(ಗಜ + ವೇಡೆಯ] [1s ಗಜಹಸ್ತ (ನಾ). ಆನೆಯ ಸೊಂಡಿಲು, ಕೈ: (8). 
ಗೆಜವೈದ್ಯ (ನಾ).೧. ಆನೆಗಳ ಚಿಕಿತ್ಸೆ.೨. ಆನೆಗಳಿಗೆ ಚಿಕಿತ್ಸೆ and [ಗಜ + ಹಸ್ತ] 


ವೈದ್ಯ; ಆನೆಗಳ ವೈದ್ಯ. "ಅಶ್ನ ವೈದ್ಯ” ಪರಾ. [ಗಜ + ನೈದ್ಯ]'  ಗಜಹಿಪ್ಪಲಿ "ಗಜಸಿಪ್ಪಲಿ' ನೋ. 
ಗಜವೈರಿ (ನಾ). ಆನೆಯ ಶತ್ರು; ಸಿಂಹ; ಕೇಸರಿ: ಕೂರಗೆವಿಂಡಂ! |ಗೆಜಲಟ್ಲಿ, ಗಜರು, (ಕ್ರಿ). ೧. ಗದರಿಸು; ಬೆದರಿಸು; ಆರ್ಭಟಸು : 


ಗಜವೈರಿ ಪೊಕ್ಕವೊಲ್‌ ಕ ೭-೫೪) ; ಗಜವೈರಿಯನುನ್ನತ | ಜಳಧರ ನಿನಾದದಿಂ ಗಜಜಕಿ ಗರ್ಜಿಸಿದ ಜಟಾಸುರಾರಾತಿಯ ಗಳಗರ್ಜನೆಗೆ 
ಸಾಮಜರಾಜನನಂತೆ . .. ಚೋಂಕೆನೆ ಕಂಡು (ನೇಮಿಪು. ೬-೬೬). [20 (ಪಂಪಭಾ. ೧೩-೮೦ ವ) ; ಸೃಗಾಲನರಪಾಲಂ ಕೇಳ್ದು ಪ್ರಳಯಕಾಲ 
[ಗಜ + ವೈರಿ) ಜಲಧರದಂತೆ ಗಜಜಂ ಗರ್ಜಿಸಿ (ಜಗವಿ. ೮-೬೫ವ) ; ಹೊಜನಂಟಿ 
ಗಜವೈ ರಿಪೀಠ (ನಾ). ಸಿಂಹಪೀಠ ; ಸಿಂಹಾಸನ: ಗಜವೈರಿಪೀರಂ ನಾಡಂಬರೆದ ಸಿಡಿಲು ಗಜಜಕಿ ಗರ್ಜಿಸಿ ಮೇಘದಿಂದ ಫೊಟಮಡುವಂಬದಿ 
ಸತತ ೪-೪), [ಗಜವೈರಿ + ಪೀಠ] (ಹಚಕಾ. ೨-೩೪); ಡೌಡೆಯ ತೂಳುವಆ್‌ಗಳು ಗಜಅಕಿದವು 
ಗಜವೈಹಾಳಿ (ನಾ). ಗಜದಮೇಲೆ ವಿಹಾರಿಸುವುದು ; ಆನೆಸವಾರಿ : (ಕುವ್ಯಾದ್ರೋ. ೩-೭). ಗಜರ್ಗು: ೨. “ಸೊಕ್ಕು” (ರುದ್ರನ). 
ಕ ವಸಂತ ವಿದ್ಯಾಜಾಲದೊಳಗೆ ಕವಿತ್ವ ಗಜವೈಹಾಳಿಯಲಿ !25 [ದೇ. ॥ ಮಲ. ಕಯರ್‌ ; ತೆಲು. ಕಸರು; ಕುರುಖ್‌. ಕಚ್ಛರ್ಚ./ 
ದೇವೇಂದ್ರ (ಕುವ್ಯಾಉ. Ne [ಗಜ 4 ವೈಹಾಳಿ (ಎ ಮೈಹಾಲಿ)] ಮರಾ. ಗಜರ್‌] 
ಗೆಜವ್ರಜ (ನಾ). ೧. ಆನೆಗಳ ಗುಂಪು, --ಸಮೂಹ. ೨. ಎಂಟು! |ಗಜಲ್ಲು ಗಜರ್ಗು (ನಾ). ಗದರಿಕೆ; ಗದ್ದಲ; ಗರ್ಜನೆ; ಆರ್ಭಟ: 


ವ ಸಂಖ್ಯೆಯ ಸಂಕೇತ: (ಕಿ). [ಗಜ + ವ್ರಜ] | * ಗಜಜಕಿನೆ ಕೋಪಿಸಿ ನುಡಿದುದು* (ಭಾರನಿ. ೫೦) ; ಪಾವಿಲ್ಲದೆಡೆಯೊಳ್‌ 
ಗೆಜಶಾಲೆ ಹೂತ ಆನೆಗಳನ್ನು ಕಟ್ಟುವ ಲಾಯ; ಕರೋಟಿ: | ಕಪ್ಪೆಗಳ್‌ ತಮ್ಮ ಗಜಜಕಿ ಗಜಜಾಗಿರ್ಪುವು ಪಾವು ಬರೆ ಗಜಜುಗೆಟ್ಟು 
4“ ಗಜಶಾಲೆಯೆನಲಾನೆಗಳ ಮನೆಯನಕ್ಳುದ ೦ (ಮಂಗರಾ. ೫೭-೬). ಸತ್ತಂತಿರ್ಪುವು (ಧರ್ಮಾಮೃ. ೧-೧೭೪) ; ಘನ ಗಂಭೀರ ಭೇರಿಗಳ ಡಟುಳ 
¥ 


[ಗಜ + ಕಿ 1) ಕಹಳೆಯ ಗಜಜು ಮಿಗಲು (ಕುವ್ಯಾದ್ರೋ. ೧೫-೨೨) ; ಯುಧಿಷ್ಮಿರನಾಳ್ವ 

ಗಜಶಾಸ್ತ್ರ (ನಾ). ೧. ಆನೆಗಳ ಲಕ್ಷಣ, ಚಿಕಿತ್ಸೆ » ಅವನ್ನು ಪಳಗಿಸು | ದೇಶದೊಳ೯ ಕಳವು ಕೊಲೆ , . . ಗಜಲು ಗಾವಳಿ , . .-ಮೊಳೆದೋಜವು 

ವುದು" ಮುಂತಾದ ನಿಷಯಗಳನ್ನು ವಿವರಿಸುವ ಶಾಸ್ತ್ರ. ೨. ಈ| (ಜೈಮಿಭಾ. ೨-೫). ಗಜರ್ಕು : “ಕೋಪದ ಮಾತು? (ರುದ್ರನಿ). 

ಶಾಸ್ತ್ರವನ್ನು ಕುರಿತ ಗ್ರಂಥ: ಶ್ರೀಪುರುಸನು ಬಹು ಪರಾಕ್ರಮಿಯಾದ [< ಗಜಲು,] 

ಸಸ ನ ಇನು ಗಜಶಾಸ್ತ್ರವೆಂಬ ಗ್ರಂಥವನ್ನು ` ರಚಿಸಿದ್ದನು 35 | ಗಜಯಿಗಹಳೆ (ನಾ). ಗರ್ಜಿಸುವ ಕಹಳೆ; ಮೊರೆವ ಕಾಳೆ: ಬಿಜಯ 

(ಕರ್ಣಾಅ. ೧೬೦). "ಅಶ್ವಶಾಸ್ತ್ರ' ಪರಾ. [ಗಜ + ಶಾಸ್ತ್ರ] | ಮಾಡಿದನರಸನನಿಲಾತ್ಮಜನ ಕೈನಿಡಿದಮರರಾಯನ ಗಜಜುಗಹಳೆಯ 
ಗಜಶಿಕ್ಷೆ (ನಾ). ಆನೆಗಳನ್ನು ಪಳಗಿಸುವುದು ಮುಂತಾದುವನ್ನು ಸನ್ನೆಯಲಿ (ತೊರರಾ. ೬-೯-೩೧). [ಗಜಜು, + ಕಹಳೆ] 

ಕಲಿಯುವಿಕೆ : ತುರಗಾಹೋಹಣದಿಂದಮೊರ್ಮೆ ಗಜಶಿಕ್ಟಾಲೀಲೆಯಿಂ| | ಗಜಉಗೆಡು (ಕ್ರಿ). ಗದ್ದಲವಿಲ್ಲದಂತಾಗು ; ಗರ್ಜನೆ ನಿಂ ತುಹೋಗು: 

ದೊರ್ಮೆ (ಚಂದ್ರಪು. ೪-೨೮). "ಅಶ್ಚಶಿಕ್ಷೆ' ಪರಾ. (ಗಜ * ಶಿಕ್ಷೆ) ಪಾವಿಲ್ಲದೆಡೆಯೊಳ್‌ ಕಪ್ಪೆಗಳ್‌ ತಮ್ಮ ಗಜಜಕಿ ಗಜಉಾಗಿರ್ಪುವು ಪಾವು 
ಗಜಶೈಲ (ನಾ). ಹತ್ತು ಕುಲಪರ್ವತಗಳಲ್ಲಿ ಒಂದು: ಶೈಲೇಂದ್ರ |40| ಬರೆ ಗಜಜುಗೆಟ್ಟು ಸತ್ತಂತಿರ್ಪುವು (ಧರ್ಮಾಮೃ. ೧-೧೭೪). 

, -. ಗಜಕೈಲ . . . ಹಿಮಾದ್ರಿಗಳೆಂಬ ದಶಕುಲಪರ್ವತಂಗಳು | (ಗಜಲು + ಕೆಡು] 

(ವಿವೇಕ. ೨೧೫). [ಗಜ + ಶೈಲ] | ಗಜಾಂಕುಶ (ನಾ). ೧. ಆನೆಯನ್ನು ವಶದಲ್ಲಿ ಇಟ್ಟು 
ಗಜಸಾಹಣಿ (ನಾ). ಆನೆಯ ಸೈನ್ಯದ ಮೇಲ್ವಿಚಾರಕ : ಗೆಜಸಾಹಣಿ | ಕೊಳ್ಳುವ ಸಾಧನ, -- ಅಂಕುಶ: ಚಕ್ರಚಾಪಶಿಲಾಮುಖ 

ಬಿಲುವಯ್ಯಂಗಳ ಪಾಡಪದ್ಮೋಪಜೀವಿ (ಎಕ. 211, ಗುಬ್ಬಿ. ೩೪-೪೨; ಗಜಾಂಕುಶಾದ್ಕಾಯುಧ (ಯಾದಮ. ೩-೧ವ). ಪಿ. ಕನ್ನಡದ 

1134); ಖ್ಯಾಧಿಕಾರಿಯನ್ನೆ € ಕನ್ನಡ ಶಾಸನಗಳು ಗಜಸಾಹಣಿ ಒಬ್ಬ ಕವಿ: ಗಜಾಂಕುಶನೊಳ್ಳುವೆತ್ತು ರಂಜಿಸುವ ಸದರ್ಥದೃಷ್ಟಿ 

ಎಂದು ಹಸತ ಕಾಣುತ್ತದೆ (ಕ೭ಾಅ. ೨೬೩). [ಗಜ * ಸಾಹಣಿ] ೫ (ಧರ್ಮಾಮೃ. ೧-೩೯). 


ಗಜ್‌ಾಂಬರ ೨೩೮೮ ಗಜೇಂದ್ರ 


ಗೆಜಾಂಕುಕಕುಳತಿಲಕ ಆ ಗಜಾಂಕುಶನ ವಂಶಕ್ಕೆ ಶ್ರೇಷನಾದ | ಗಜಾರೂಢ (ನಾ). ಆನೆಯನ್ನು ನರಿದವನು: ನಲಿಯುತ್ತೆ. ಗಜಾರೊಢ 


ನನು -ಇತಿಲಕಪ್ರಾಯನಾದವನು : ಶ್ರೀಮನ್ಮಹಾಪ್ರಚಂಡಂ ನಾಗುತುಂ ಗಿರಿರಾಜಂ (ಗಿರಿಕ. ೩-೧೧೧)... [ಗಜ * ಆರೂಢ] 
ದಂಡನಾಯಕಂ ಗಜಾಂಕುಶಕುಳತಿಲಕಂ ಪ್ರಭು.ಕೇಸರಿನಾಯಕರುಂ| | ಗಜಾರೋಹ (ನಾ). ೧. ಆನೆಯನ್ನು ಏರುವುದು, ಹತ್ತುವುದು. 
(ಕಣ. 11, ೧೨೨೩೮; 1114). [ಗಜ + ಅಂಕುಶ] ೨. ಆನೆಯ ಸವಾರ; ಆನೆಯನ್ನು ನಡೆಸುವವನು; ಮಾವುತ. 
ಗಜಾಂಬರ (ನಾ). ಜ ಗಜಚರ್ಮ : ಅಜಹರಿವಂದಿತ ಮೂಜಗ | 8 [ಗಜ + ಆಕೋಹ] 
ದೊಡೆಯನು 'ಗೆಣಾಂಬರ ಹೊದಿಸೂತ ಸಿದ್ಧಗೆ ಕರೆದು ಗಿರಿಜೆಗೆ ನನ | ಗಜಾರೋಹಕೆ (ನಾ). ಎ ಗಜಾರೋಹ ೨: ನೂಂಕುವ ಗಜಾರೋಹಕ 
ಕಂದನ ಕೊಳ್ಳೆಂದ (ಸಿದ್ಧಪು. ೫-೯೯). 1 [ಗಣ * ಅಂಬರ) ನಿಕರವಲ್ಲಿ (ಇಹರ. ೩೭-೧೮); ನುತ ಗಜಾರೋಹಕರು ಕುರುಭೂಪತಿಯ 
ಗಜಾಖ್ಯೆ (ನಾ). ಒಂದು ಬಗೆಯ ಗಿಡ; ಆನೆಗ; ವಾತಾಗಸ್ತ್ಯ: ಹೊರೆಯಲಿ ಮೆಜಕಿದರು (ಕುವ್ಯಾಉ. ೮-9೨): [ಗಜ 4 ಆರೋಣಕ] 
* ಗಜಾಖ್ಯೆ [ಪಾಠಾಂ. ಗಜ್ಯಾಳ್ಯೆ]ಯಾನೆಗಮೆನಿಕ್ಕುಂ” (ಮ೦ಗರಾ, ಗಜಾರೋಹಣ (ನಾ). ಆನೆಯನ್ನು ಏರುವಿಕೆ, --ಹತ್ತುವಿಕೆ; 
೩೫-೧೫). [ಸಂ. ಗಜಾಖ್ಯಾ) 10| ಆನೆಯ ಸವಾರಿ: ಗಜಾರೋಹಣ ಗುಣಶ್ರೇಷ್ಕವಾದ ಕೊಂಬುಗಳುಳ್ಳ 
ಗಜಾಗರ (ನಾ). (ಆಟದಲ್ಲಿ) ಎಂಟರ ಗರ (?) : ಸಂದಿ ಕಳಂತಿ . « ೪ ಆನೆಯನ್ನು ಏರುವುದರಿಂದ . . . ಜರರಾಗ್ನಿಯನ್ನು ಪ್ರಬಲ 
ಗಜಾಗರವೆಂದಚ್ಚಂ ಕೊಂಡು ಕವಡೆಯಂ :ತೂಗಿಯಿನಿತ್ತೆಂದುಜಕ ಮಾಡುವುದು (ಸಕವೈ. ೫೪). [ಗಜ ೬ ಆರೋಹಣ] 


ಕೈಚಳಕಂ ಮಿಗೆ ಚಂದ ಮನ ಲ್‌ ಲಗ್ಗೆದೋಜಲಾಡುತ್ತಿರ್ದರ್‌ | | ಗಜಾರೋಹಿಣಿ (ನಾ). ಆನೆಯನ್ನು ಹತ್ತಿದವಳು, -ಏರಿದವಳು: 


(ದಶಕು. ೮-೮೮). (2) ಗುರುಕುಚದ ಭರಣಿ ಸುಂದರಗಜಾರೋಹಿಣಿ -ಮಧುರಕಾಮಕೇಳೀ 
ಗಜಾಜೀವ((ನಾ). ೧. ಆನೆಯನ್ನು ಕಾಪಾಡುವುದರಿಂದ. ಜೀವನ 46). ರಸಾರ್ದ್ರೆ (ಜೈಮಿಭಾ. ೬-೨೨). [ಗಜ + ಆರೋಹಿಣಿ] 

ವನ್ನು ನಡೆಸುವವನು; ಆನೆಯ ಮಾವುತ. ೨. ಆನೆಯ ವೈದ್ಯ:| | ಗಜಾಲು, (ನಾ). ೧.ಗದ್ದಲ; ಗಲಭೆ; ಗಲಾಟೆ: ಜನರ ಗಜಾಲು ನಿಂತು 

“ ಗಜಾಜೀವಃ, ಮಹಾಮಾತ್ರಃ- ಈ ೨ ಆನೆಯ ವೈದ್ಯಂ ೨ (ಹಲಾಯು. ಹೋಯಿತು (ಪೇಟಿಮಾ.೨೨) ; ನೀನೂ ಬೈದಿ ನಾನೂ ಬೈದೆ ಗಜಾಲಿನಲ್ಲಿ 

೩೮-೭೬೨). (ಸಂ. ಗಜಾಲು ಸರಿಹೋಯಿತು (ಕಥಾಮಂ.,1೪, ೧೯) ; ಈಗ ಮಾರಿಹಬ್ಬದ 
ಗಜಾನನ (ನಾ). ೧. ಗಜಮುಖ: *ವಿನಾಯಕಃ... ಲಂಬೋದರಃ, ಗೆಜಾಲಲ್ಲವಾ ? (ಮಾಮರಾ. ೪). ೨. *“ಕಾಡುಹರಟಿ, ಪ್ರಯೋಜನ 

ಗೆಜಾನನಃ . . .`ಶಿನಪುತ್ರನಾದ ಗಣಪತಿಯ ಹೆಸರುಗಳು" 20, ವಿಲ್ಲದ ಮಾತು” (ಅನಂನಾ). [4 ಮಠಾ. ಗಜಾಲ್‌] 


(ಸಿದ್ಧಾಂತಿ. ೨೦). ೨. [ಜೈನ] ಒಂದು ನರಕದ ಹೆಸರು: ಸಕಲಶಲ್ಮ ಗಜಾಲ್ಕು "ಗಜಲ್‌? ನೋ. 
ಸಿಂಹಗಜಾನನನ್ಕಾ ಫ್ರನೆಂಬೈದು ಮಂತ್ರಿನರಕಂಗಳ ಮೇಳದಲ್ಲಿ; |ಗಜಾಲುಗಾತಿ (ನಾ). ೧. ಗದ್ದಲ ಮಾಡುವವಳು; ಗಲಾಟಿ 


(ವಿವೇಕ. ೧೮೦). [ಗಜ 4 ಅನನ] ಮಾಡುವವಳು : (8). ೨. “ಒಣ ಹರಟೆ ಹರಟುವವಳು; 
ಗಜಾಯ (ನಾ). ಆಯದಲ್ಲಿ ಒಂದು ಬಗೆ (7): ವಿಸ್ತಾರವಾಗಿ ಉದ್ದ ಹರಟಿಮಲ್ಲಿ ” (ಅನಂನಾ).,  [ಗಜಾಲುಗಾರ * ತಿ, (ಆ -ಇತ್ತಿ)] 
ಅಗಲವನು ಅಳದು ವೊಟ್ಟುಗೂಡಿಕೊಂಡ ಕೋಲುಯೆಷ್ಟೋ ಅದನು |25| ಗಜಾಲುಗಾರ (ನಾ). ೧. .ಗದ್ದಲಮಾಡುವವನು; ಗಲಾಟಿ 
೩ ಹೆಚ್ಚಿ." . ಅದಂ ೮ರಿಂದ ಭಾಗಿಸಿ ಉಳಿದವು ಆಯಂಗಳೂ ೫ xx ಮಾಡುವವನು: (ಕ). ೨. " ಹರಟೆಮಲ್ಲ” (ಅನಂನಾ). 
೭ ವುಳಿದರೆ ಗಜಾಯೆ (ಆಯಟ. ೧-೬). [ಗಜ + ಆಯ್ಕ] [ಗೆಜಾಲು + -ಗಾರ (ಆ -ಕಾಜ)] 
ಗಜಾರಣ್ಯ (ನಾ). ೧. ಆನೆಗಳಿರುವ ಅರಣ್ಯ ; ಆನೆಗಳಕಾಡು. ಗಜಾಸುರೆ (ನಾ). ಆನೆಯ ರೂಪದ ಒಬ್ಬ ರಾಕ್ಷಸ: ಇದು 
೨. (ಆಲಂ) “ ಆನೆಯ ಕುಂಭಸ್ಕಳದಷ್ಟು ಕುಚಗಳುಳ್ಳ ಸ್ಥಳ”! ಗಜಾಸುರನೋ ಮಹಾದೇವಿದುವೆ ಮುಹಿಷಾಸುರನೊ (ಕುವ್ಯಾದ್ರೋ. 
(ಗುರುಚಾ. ಕೋಶ). ೧, ೨. ವಸುಕುಂಭಕುಚೆಯೆಂದಳೆಲೆ ಮಹೇಶ್ವರ 56 |. ೩-೧೨). [ಗಜ + ಅಸುರ] 


ನೋಡದುಸಿಕನೈದುವರೆಯೆನೆ ಬದರಿಕಾಶ್ರಮದಲ್ಲಿ ಮಿಸುಪ ಮಾಲೂರೆ | |ಗೆಜಾಸ್ಕ (ನಾ). ಗಜಮುಖ: ಮುಳಿದು ಗಜಾಸ್ಮನಬ್ಬರಿಸಿದಂ 
ಚಕೋರಗಳಿಗೆ ಪಸರಿಪ ಗಜಾರಣ್ಯದಲ್ಲೇನುಮೆನೆ: ನಾಣ್ಣೆ ನಸುನಗೆಯ (ಶಬಶಂ. ೪-೪೬). [ಗಜ + ಆಸ್ಕ] 
ನಾಂತು (ಗುರುಚಾ. ೧-೩). ೩. ಈಗಿನ ತಲಕಾಡಿಗೆ ಪುರಾಣ ಕಾಲ | :ಗೆಜಿಗೆ "ಗರ್ದುಗು' ನೋ. 
ದಲ್ಲಿದ್ದ ಹೆಸರು: ಗಜಾರಣ್ಯಕ್ಷೇತ್ರ (ರೂಢಿ). [ಗಜ * ಅರಣ್ಯ) | ಗಜಿಬಿಜಿ "ಗಜಬಜ' ನೋ. 
ಗೆಜಾರಾತಿ (ನಾ). ೧. ಎ ಗಜವೈರಿ: ಸಾಯದೆ ಪೋಗು ಪೋಗಡೊಡೆ [$5 |.ಗೆಜುಗೆ "ಗರ್ದುಗು? ನೋ. 
ಮೇಣ್‌ ಮೇಲ್ವಾಯ್ಡು ನೋಡೀಗಳಿಂತೆ ಗಜಾರಾತಿಯನಾಂತ ದಂತಿಗೆಣೆ | ಗಜೆ (ನಾ). ಎ ಗದೆ: *ಗದಾ-ಗಜೆ* (ಕಮದ. ೨೬೬ ಪ್ರಯೋ); ಗಜೆಯಂ 


ಯಾಗಾಂ ಮಾಡಿ 'ನಿನ್ನಂ . .. ಮಾಡುವೆಂ (ಚ ೦ ದ್ರಪು. ೫-೭೫). ಭೋರೆನೆ ಪರ್ವಿ ಬೀಸಿ ಕಡುಪಿಂದೆಯ್ತಂದು (ಪಂಪಭಾ. ೧೦-೧೦೨) ; 

೨. "ಗಜಾಸುರನ ಶತ್ರು; ಶಿವ”; (ಅನಂನಾ). [ಗಜ ಅರಾತಿ) ಗಜೆಯಂ ಸಜಯಂ ಗೆಲೆ ತೂಗಿ ರಾಗದಿಂ (ನೀಮಿಪು. ೧೧-೩೪). 
ಗಜಾರಿ (ನಾ).೧. ಎ ಗಜವೈರಿ : ಗಜಮಸ್ತಕದೊಳ್‌ ಪಾಯ್ಜುವು ಗಜಾರಿ| | [< ಸಂ. ಗದಾ] 

ಪಾಯ್ವಂತೆ ನಿಶಿತ ಬಾಣಾವಳಿಗಳ್‌ (ಶಾಂತಿಪು. ೪-೧೮). ೨. “ಶಿವ” |0| ಗಜೆಗೊಳ್‌ (ಕ್ರಿ). ಗದೆಯನ್ನುಹಿಡಿ: ಗಣೆಯೊಳ್‌ ಭೀಮಸೇನನಿದಿರಾಂತು 

(ಗಂಗಾಮ. ೧೧೦). [ಗಜ + ಆರ್ಮಿ] ಬರ್ದುಂಕುವ ವೈರಿಭೂಭುಜಧ್ವಜಿನಿಗಳಿಲ್ಲ (ಪಂಪಭಾ. ೯-೫೨). 
ಗಜಾರಿಧ್ವಜ (ನಾ). ೧. ಸಿಂಹಧ್ವಜ ; ಸಿಂಹದ ಗುರುತುಳ್ಳ [ಗಜೆ * ಕೊಳ್‌] 


ಬಾವುಟ. (೨. ಸಿಂಹಧ್ವಜವುಳ್ಳವನು; ಭೀಮ. &. ಮನಾಳ | |ಗೆಜೆಬಜೆ "ಗಜಬಜ' ನೋ. 

ವಂಶದ ಜಯಕೇಶಿ ಎಂಬ ರಾಜ: ಪುರಿಗೆಜೆಯೊಳ್ಟೆರ್ಮಾಡಿಯ | |ಗಜೇಂದ್ರ (ನಾ). ಸಲಗ: ಮಲೆಯುತ್ತೊಲೆಯುತ್ತೆ ಸುತ್ತಿ ಕೈಪಲದ 
ಪುರವರಮಳಿದಿಣ್ಹುದಂ ಗಜಾರಿಧ್ವಜನಾದರದಿನ್ನಮೆ ನೋಡಿ (ಸೌಇಇ. [45 ಗಜೇಂದ್ರನಂತೆ ಬರುತಿರ್ದುದು ಭೀಕರನೊಂದು ಸೂಕರಂ (ಕಾವ್ಯಸಾ. 
XX, ೪೭-೩೨ ; 1074). [ಗಜಾರಿ + ಧ್ವಜ] | ೧೧೧೨ ಶೂದ್ರಕ). [ಗಜ + ಇಂದ್ರ] 


ಗಜೋತ್ಯರ 


ಗಜೋತ್ಕ್ಯರ (ನಾ). ಆನೆಗಳ ಹಿಂಡು, ಗುಂಪು; *ಗಜೋತ್ಯರಮುಂ | 


- ಆನೆಗಳ ಸಮುದಾಯ” (ನಾನಾರ. ೧೧೦). [ಗಜ + ಉತ್ಕರ] 
ಗಜೋನ್ಮೀಲನ (ನಾ). ೧. ಆನೆ ಕಣ್ಣು ತೆರೆದುಕೊಳ್ಳುವುದು. 
೨. (ಆಲಂ) ಎಲ್ಲವನ್ನೂ ಸರಿಯಾಗಿ ನೋಡುವಿಕೆ ; ನಿಧಾನವಾದ | 
ಪರಿಶೀಲನೆ: ಆಸರಾಜಿತಂ. . .ಕಿಆಿದು ಲೋಕಜ್ಜತೆಯೊಂದಿರ್ಪುದಜ)0 | 8 
ರಸಭಂಗಂಮಾಡದೆ ಗಜೋನ್ಮೀಲನಂಗೆಯ್ದು (ಶಾಂತಿಪು. ೨-೨೨). | 
[ಗಜ + ಉನ್ಮೀಲನ] | 
ಗಜೋಪಜೀನಿ (ನಾ). ಆನೆಗಳನ್ನು ಪಾಲಿಸಿ ಜೀವಿಸುವವನು ;/ | 
ಮಾವಟಗ : ಸರ್ವದೋಪಪ್ರದುಷ್ಟ ಗಜಂಗಳನುಪಲಾಲನೆಯೊಳ 
ಮಿಚ್ಛಾನುವರ್ತನದೊಳಮಳವಳಿಡುವ ಕುಶಲ ನಡ ಪಜ(ನಿಯಂತ (19 
(ಶಾಂಕಿಪು. ೩-೭೨ ವ). [ಗಜ * ಉಪಜೀವಿ) 
ಗೆಜ್ಜ (ನಾ). ಗರ್ಜನೆ; ಗುಡುಗು: "ಗಜ್ಜವ್ಛಿಸ್ಟಿ' ಪರಾ. | 
[< ಸಂ. ಗರ್ಜ) 
ಗಜ್ಜಗ್ಗ "ಗರ್ಮಗು' ನೋ. 
ಗಜ್ಜ ರಿ "ಕಜ್ಜರಿ' ನೋ. 
ಗ್ಗಜ್ಜ ಕೆ "ಕಜ್ಜ ರಿ' ನೋ. 
ಗಜ. ರೆಗೆಂಪು' (ನಾ). ಗಜ್ಜರಿಯ ಕೆಂಪುಬಣ್ಣ; ಕಿತ್ತಳೆಗೆಂಪು: 
ಗಜ್ಜರೆಗೆಂಪು ಮೈಬಣ್ಣದ ನಡು ಹರೆಯದವರು (ಹುಚ್ಚಾಟ. ೪). 
[ಗಜ್ಜರೆ (ಆ ಕಜ್ಜರಿ) * ಕೆಂಪು) 
ಗಜ್ಜಲು (ನಾ). ೧. “ತೊಡೆಯ ಸಂದು; ಗೆಜ್ಜೆ” (ಅಂನನಾ). 
೨. “ಆಕಳ ಕೆಚ್ಚ ಲು” (ಅನಂನಾ). Ww 
ಗಜ್ಜ ಲುಜಿಗಿಯು, ಗಜ್ಜಲುಹಿಡುಕೊಳ್ಳು - (ಕರಾ) ೧. ಮೂತ್ರ | 
ಒತ್ತ ರಸ್ಸು __ಅಂಟಬರು. ೨. “ತೊಡೆಯ ಸಂದು ಬೇತೆ | 
ಯಾಗು ; ತೊಡೆವಾಳೆಯಾಗು” (ಸ್ಕಾಂಡರ್‌). "ಗೆಜ್ಜೆ? ಪರಾ. (1?) 
ಗಜ್ಜವೃಷ್ಟಿ (ನಾ). ಗರ್ಜನೆಯಿಂದ ಕೂಡಿದ ಮಳೆ; ಗುಡುಗಿನಿಂದ [25 
ಕೂಡಿದ ಮಳೆ: ಪೆರ್ಮೊಟಗಲ್ಲಿದು ಗಜ್ಜವೃಷ್ಟಿಯಲ್ಲಿದು ಸುರಿವಸ್ತ್ಯ 
 ಜಾಲವೆನಲ್‌ (ಜಗವಿ. ೧೮-೯೦). [ಗಜ್ಜ*- ವೃಷ್ಟಿ) 
ಗಜ್ಜಿ "ಕಜ್ಜಿ? ಕೋ. 
ಗಜ್ಜೆಗೆ "ಗರ್ದುಗು' ನೋ. 
ಗಜ್ಜಿಹಲ್ಲು (ನಾ). ನವೆದ ಹಲ್ಲು; ಹುಳುಕುಹಲ್ಲು: 
XV, ೪೨). [ಗಜ್ಜಿ (ಆ ಕಜ್ಜಿ) . ಹಲ್ಲು (ಆ ಸಲ್‌)) 
ಗಜ್ಜು, “ಕೊಚ್ಚಿ? ನೋ. 
ಗಜ" ೨ (ನಾ).ಪ ಇ ಮಿ; ಸಲ;-ಸರದಿ; ಬಾರಿ: ಒಂದು ಗಜ್ಜು ಫಸ್ಟ್‌ ಕ್ಲಾಸ್‌ 
ಊಟಮಾಡಿ (ಕ್ಷಿತಿಜ. ೯೦); ಇಲ್ಲದಿದ್ದೆರ ಒಂದೇ ಗಜ್ಜಿಗೆ ಐ.ಸಿ.ಎಸ್‌. 
ಆಗಿ ಬರುತಿದ್ದಾ (ದೀಪಹ. 11, ೨೧). [<- ಹಿಂ. ಮರಾ. ಗಚ್‌] 
ಗಜ್ಜುಗ "ಗರ್ದುಗು' ನೋ. 
ಗಜ್ಜೆ "ಗೆಜ್ಜೆ' ನೋ. 
ಗಟ “ಗಡ್ಕ' ನೋ. 
ಗಟಕ (ನಾ). ಯೋಜಿಸುವವನು; ಘಟಕ: “ಗಟಕ- ಘಟಕ: 
ಆಯೋಜಕ” (ತದ್ಭಕೋ. ೯). [೮ ಸಂ. ಘಟಕ] 
ಗಟಿಕರಿಸು "ಗಟಿಗರಿಸು' ನೋ. 
ಗೆಟಕ್ಕೆನೆ (ಅ). ಕೂಡಲೆ; ಒಮ್ಮೆಲೆ: ಗುಟುಕು ನೀರನ್ನು ಗಟಿಕ್ಕನೆ, 
ಸೆ ಆಂದನಂತೆ (ಹುಟ್ಟಹ. ೧೧೨). [ಗಟಿಕು? + - ಆನೆ] 
ಗಟಗಟನೆ (ಅ). ಆ ಗಟಿಕ್ಕುನೆ: ಸುರಿಗೆಯೊಳಂದೊಕ್ಕನೆ ನಿನ್ನುರಮಂ ಪಿಡಿ 
ದಿಆ್‌ದು ತೆಗೆಯೆ ಭೋರ್ಗರೆದು ಕರಂ ಸುರಿಯೆ ತಪ್ಪ ಬಿಸಿಯ ನೆತ್ತರ ಗಟ 45 
ಗಟಿನಾಂ ಕುಡಿಯಲೆಂದು ಬಯಸಿದೆನರಸಾ (ಇ ಹರಿ. ೫-೩೭);| 


15 


(ಎಸಮೈ. 50 


35 


* 
| 


೨೭೮೯ 


ಗಟ್ಟಿ 
ಒಂದು ಬಟ್ಲಿವನ್ನು ಗಟಗಟನೆ ಕುಡಿದು ಇನ್ನೊಂದು ಬೇಡುವನಳೇ 
(ಮೋಹಿನೀ. ೫೬). [ಗಟಿಗಟ + -ಅನೆ] 


| ಗಟಿಗಟಿಸು (ಕ್ರಿ). ಗೆಟಿಗಟಿ ಎಂದು ಶಬ್ದಮಾಡಿಕೊಂಡು ಕುಡಿ: 


ಬೀರಿನ ಬಾಟಲು ಮುಂದಿಟ್ಟು ಗಟಿಗಟಔಸಲು ಮೇಜಿನ ಮುಂದೆ ಕುಳಿತ 
(ಮಾಮನೆ. ೩೬). [ಗಟಗಟ + -ಇಸ್ಮು] 

ಗಟಗರಿಸು, ಗಟಕರಿಸು, ಗಟುಕರಿಸು (ಕ್ರಿ). (ಚಳಿಯಿಂದ ಹಲ್ಲು) 
ಕಡಿ; ತಿನ್ನು: ಚಳಿಯಂದ ಹಲ್ಲುಗಳು ಗಟಗರಿಸಿ ಹೋದವು 
(ಮಂಜುಕ. ೧೬೭). ಗಟಿಕರಿಸು; ಮರದ ಕೆಳಗೆ ಒಂದೆರಡು ಜೀವಿಗಳು 
ತಪತಪನೆ ತೋಯಿಂಸಿಕೊಂಡರೂ. ಬೇರೆ ಕಡೆಗೆ ಹೋಗಲಾರದೆ ಹಲ್ಲು 


ಗಟಕರಿಸುತ್ತ ಅಲ್ಲಿಯೇ ನಿಂತಿವೆ (ಮುಗಿಮ. ಇ). ಗಟುಕರಿಸು: 
*ಥಂಡಿಯಿಂದ ಹಲ್ಲುಕಡಿ * (ಜಾನಕೋ. ೪೪). "ಕಟಿಕರಿಸು' ಪ 
[ಗಟಗರ? + -ಇಸ್ಕು] 
ಗೆಟಿರು, ಗಡರು (ಕ್ರಿ). ತೇಗು; ಡರಕೆ ಹೊಡೆ: ಅವನಿಗೆ ಇನ್ನೇನು 


ಕೆಲಸವೇ ಇಲ್ಲ ಸುಮ್ಮನೆ ಗಟಿರುತ್ತಾ ಇರೋದೆ (ರೂಢ). ಗಡರು : 
ಉಂಡು ಗಡರುತ್ತ ಮನೆಯಂಗಳದ ಬೆಳುದಿಂಗಳಲ್ಲಿ ಎಲೆ ಅಡಕೆ ಮೆಲ್ಲುತ್ತ 
ಕುಳಿತಿದ್ದ (ಬೆಳುಮ. ೭೯). [« ಗುಟುರು?) 

ಗಟಿವಾಣಿ "ಗಟ್ಟಿವಾಳಿ' ನೋ. 

ಗಟಾಂಗಟಿ (ನಾ). ಗಟ್ಟಿಗ ; ಸಮರ್ಥ; ಶೂರ: ಮೇಲೆ ನೋಡಿದರೆ. 
ಗಟಾಂಗಟ ಒಳಗೆ. ಫು 00 (ಗಾದೆ)... [ಆ ಘಟಾನುಘಟಿ] 

ನೋ. 

: ಗಟಾರು, ಗಟಾರ, ಗಕಾರ, ಗಠಾರು (ನಾ). (ಉಕ) ಳೊಳಜೆ 
ನೀರು ಹೆರಿಯುವ ಸ್ಥಳ; ಚರಂಡಿ; ಮೋರಿ: ಕೊಳಚೆ ನೀರು ತುಂಬಿದ 
ಗಟಾರಿನಲ್ಲಿ ಇಳಿದು ನೀವು ಹೇಗೆ ಬರುತ್ತೀರಿ ಬನ್ನಿ; ನೀರು ಸಿಡಿಸುತ್ತೇನೆ 
ಎಂದು ಹಾಸ್ಕಮಾಡುತ್ತಿದ್ದೆ (ಧರ್ಮಸಾ. ೪೬) ; ಒಂದು ಅಮೃತಧಾರೆ 
ಇನ್ನೊಂದು ಗಟಾರು ನೀರು (ರಂಗರೋ. ೧೮೦). ಗಟಾರ; ಇವನು 
ನಮ್ಮ ಮನೆತನವನ್ನೇ ಗಟಾರಕ್ಕೆ ಎಳೆದುಬಿಟ್ಟನು (ಬೇಟಿನಾ. ೯೩); ಎರೆ 
ತಂದು ಗಟಾರದಲ್ಲಿ ಬೀಸಿದರು (ಅನ್ನ. ೨೭೭); ಗಟಾರದ ಹೊಲಸು 
ನಾರುವ ಮಣ್ಣನ್ನು ಬೆರಸಿ ಮೋರೆಗೆ ತಿಕ್ಕುವುದೂ ಕೊಡ ಈ ಆಟದ 
ಒಂದು ಅಂಗವಾಗಿರುತ್ತಿತ್ತು (ರಂಗಕೋ. ೪೮). ಗೆಠೌರ; ಆ ಗಠಾರದೆ 
ವಠಾರದಲ್ಲಿ ಮಲಗಿದ್ದವರೆಲ್ಲರೂ ಎದ್ದರು (ಬೆಂಗಬ. ೪೫). ಗಠಾರು : 
ಗೆಠಾರಿನ ದುರ್ಗಂಧ (ಬೆಂಗಬ. ೪೨). 

[+ ಹಿಂ. ಮರಾ. ಗಟಿರ್‌'; ಗಟಾರ್‌. / ಇಂ. utter] 

ಗಟ (ನಾ). ಭೂಮಿಯ ಒಂದು ಅಳತೆ (2): ನಾಲ್ವತ್ಕು ಹಾನೆ ಗಟ 
ಯೇಳು ಮೂಡೆಗದ್ದೆಯನು (ಕಇ. 1, ೪೧-೪೦; 1417). [2] 

ಗಟಕೆ (ನಾ). ೧. ಗಟ್ಟಿಯಾಗಿರುವಿಕೆ; ಘನರೂಪ; ಘಟ್ಟಿ: 
ಬ್ರಹ್ಮಾಂಡವೆಂಬ ಗಟಕೆಯ ಪಿಂಡವೆಂಬ ಕಟ್ಟಿಳೆಯನಿಕ್ಕಿ ತೂಗುವೆನಯ್ಮಾ 
(ಅದವ. ೧೬೭-೨೯೫) ; ಕಲ್ಲುಸಕ್ಕರೆ ಗ[ಪಾಠಾಂ. ಘ]ಓಕೆ ಆಗುವ ಹಾಗೆ 


ಕಾಯಿಸಿದ ಕಬ್ಬಿನ ಹಾಲಿಗೆ ಮತ್ಸಂಡೀಯೆಂತಲೂ . . . ಹೆಸರು 
(ಸಿದ್ಧಾಂತಿ. ೨೪೫). (೮ ಸಂ. ಘಟಿಕಾ) 

0| ಗಟವಾಣಿ "ಗಬ್ಬಿವಾಳಿ' ನೋ. 

ಗಟುಕರಿಸು "ಗಟಗರಿಸು' ನೋ. 

ಗಟೆ (ನಾ). ಆನೆಗಳ ಗುಂಪು, ಸಮೂಹ: *ಫಘಟಿ-ಗಟಿ” 
(ಶಕಬ್ದಾನು. ೧೪೩ ಪ್ರಯೋ). [೮೭ ಸಂ, ಘಟಾ) 

ಗಟ್ಟಿ, ಗಟ್ಟು (ನಾ). ೧. ಬೆಟ್ಟಿಗಳ ಸಾಲು; ಪರ್ವತಾವಳಿ: 


ಕುರುಡನಪ್ಪ ಪೊಲಂಬಿಗನಂ ನಂಬಿ ಗಟ್ಟದಿಟ್ಟಿಡಿಯೊಳಿರುಳ್‌ ದೂರ 


ದೇಶಕ್ಕೆ ಸಯಣಂಬೋಪೆನೆಂಬಾತಂ ' (ಧರ್ಮಾ ಮೃ, ೭-೩೫); 


ಗಟ್ಟಿ ೨೩೯೦ 
ಗಂಗೆಯೊಡನಾಡಿದ ಗಟ್ಟಿ[ಪಾಣಂ. ಟ್ವ] ಬೆಟ್ಟಂಗಳು ಕೆಟ್ಟ ಕೇಡ| | 


ನೋಡಯ್ಯ (ಮಹಾದೇ. ಬ. ೬೨-೧೫೨); ಪುದಿದ ಗಿಡುವಿನೊಳು ಮಡುವಿ 
ನೊಳು ಬೆಟ್ಟದೊಳು ಗಟ್ಟ ದೊಳು(ಹಚಕಾ.೬-೩೧); ಬಟ್ಟಿಗಂ ಗಟ್ಟಿದೊಳ್‌ 
ಪೊಟ್ತ 0 ಮುಟುಂಗಿಸಿದಂ (ಶಬ್ದಾನು. ೫೩೬ ವ್ಯಾಬ್ಯಾ); ಗಟ್ಟಕ್ಕೆ ಹೋಗುವ 
ದಾರಿ ಇದು (ಹಾಹುತ್ತ. ೭೨) ; ಹುಟ್ಟುಗುಣ ಗಟ್ಟಿ ಹತ್ತಿದರೂ ಹೋಗದು 
(ಗಾದೆ). ೨. ನದಿ, ಸರೋವರ, ಕೆರೆ ಮುಂತಾದೆಡೆಗಳಲ್ಲಿ ಮೆಟ್ಟ 
ಲಿರುವ ಸ್ಥಳ. "ಸ್ನಾನಗಟ್ಟಿ' ಪರಾ. &. ಪಗಡೆ; ಚೌಕಾಭಾರ 
ಮೊದಲಾದ ಆಟಗಳಲ್ಲಿ ಕಾಯಿಗಳನ್ನು ಕೊಲ್ಲಲು ಅವಕಾಶವಿಲ್ಲದ 
ಸ್ಥಳ, --ಮನೆ.."ಗಟ್ಟಗುಂಡಾಟ' ಪರಾ. ಗೆಟ್ಟು: ೨. *ಕೂಲಂ, 
ಕೋಧಃ, ತೀರಂ, ಪ್ರತೀರಂ, ತಟಿಂ- ೫ ಅಂದರೆ ನೀರಿನ ತಡಿ, ನೀರಿನ 
ಗಟ್ಟು, ಜಲಗಟ್ಟ? (ಸಿದ್ಧಾ9ಕಿ. ೬೯) ; ಮಹಾವಿಷ್ಣುವು ಮತ್ತ ತೀರ್ಥದ 
ಗಟ್ಟಿನಲ್ಲಿ ಸನಕ. ಸನಂದನ ಮೊದಲಾದವರಿಂದ pe ನಿಂತನು 
(ಅರ್ಕಮಾ. ೩೧). 

ಗೆಟ್ಟದುಪ್ಪು ಬೆಟ್ಟದ ನೆಲ್ಲಿಕಾಯಿ - ಅನಿರೀಕ್ಷಿತವಾದ ಸಂಬಂಧ : 
ಗಟ್ಟಿದುಪ್ಪು ಬೆಟ್ಟ ದನೆಲ್ಲಿ ಕಾಯ್ದೆ ಸುಪ್ರಯೋಗಿಸಿದಂತೆ ಸುಗುಣಾ 
ನಿರುದ್ಧಗೆ ಕಪ್ಪುರೆಗಂಧಿ ಸೇರಿದಳು (ಮೋಹತ. ೪೧-೪೫) ; ಗಟ್ಟಿದುಪ್ಪು 


ಬೆಟ್ಟಿದೆ ನೆಲ್ಲಿಕಾಯಿ (ಗಾದೆ). [< ಸಂ, ಘಟ್ಟ] 
ಗಟ್ಟಿ ಗಟ್ಟಿ ್ಟಿ (ನಾ). ೧. “ಗೋಣಿ ಪಟ್ಟಿಯಲ್ಲಿ ಕಟ್ಟ ಹಗ್ಗ, ತಗಡು 


ಸ ಬುವಿಗೆ ಬಿಗಿದಿರುವ ವ್ಯಾಪಾರದ ಸರಕಿನ 
ಮೂಟಿ, ಪಿಂಡಿ, ಗಟ್ಟಿ” (821. ಇಂಕನಿ). ೨. (ಮರದ) ತುಂಡು; 
ಬೆಣೆ: ಗೋಡೆಗೆ ಮರದ ಗಟ್ಟವನ್ನು ಭದ್ರನಾಗಿ ಹೊಡೆ (ರೂಢಿ). 
ಗಟ್ಟಿ : (9). 
`ಗಟ್ಟಿಹಾಕು - ಮೂಟಿ ಕಟ್ಟು: ಗೋಣಿಚೀಲಗಳನ್ನು ಗಟ್ಟಿ ಹಾಕಿ 
ದ್ಹಾರೆ (ರೂಢಿ). [+ ಓಂ. ಮರಾ. ಗಕ್ಕಾ./ ಸಂ. ಗ್ರಂಥ] 
ಗೆಟ್ಟಿಗುಂಡಾಟ (ನಾ). ಒಂದು ಬಗೆಯ ಆಟಿ (?): ಹಳ್ಳಿಯವರು 


ಗಟ್ಟಿಗುಂಡಾಟ, ಕಾಡುಹರಟೆ, ಕೋರ್ಟುವ್ಯವಹಾರಗಳಲ್ಲಿ ವಿರಾಮ 
ಕಾಲವನ್ನೂ ಕಷ್ಟಾರ್ಜಿತಹಣವನ್ನೂ ವೃಥಾ ಕಳೆಯುತ್ತಿರುವರು 
(ತರಬೆ. ೬೦). [ಗಟ್ಟಿ * ಗುಂಡಾಟ ?] 


ಗಟ್ಟಿಗೆ (ನಾ). ಒಂದು ನದಿಯ ಹೆಸರು; ಘಟಪ್ರಭೆ. ಅಣಿಕೆಯ 
ಗಟ್ಟಿಗೆಯುಂ ಪೆರ್ದೊಟಕಿಯುಂ- ಪರಿದಲ್ಲಿ ತದ್ದವಾಡಿಗೆ ತೆಂಕಲ್‌ ... 
ಬೆಳುಗಲಿ ದೇಶಂ (ಅಜಿಪು. ೧೨-೪೪). (ಆ ಘಟಪ್ರಭಾ] 

ಗಟ್ಟ ಣೆ "ಘಟ್ಟಣೆ' ನೋ. 

ಗಟ್ಟಿ ಸ ಜಿಮಣೆ (ನಾ). (ನೆಲವನ್ನು) ಗಟ್ಟಿ ಮಾಡಲು ಉಪಯೋಗಿಸುವ 
ಹ ದಮ್ಮಸ್ಸು : (8). [ಗಟ್ಟಣೆ (ಆ ಘಟ್ಟಣೆ) * ಮಣೆ] 

ಗಟ್ಟ ವಾಡಿ (ನಾ). ಒಂದು ಊರಿನ ಹೆಸರು : ಸತ್ಮವಾಕ್ಕ ಪೆರ್ಮಾನಡಿ 
ಇಟ್ಟ ವಾಡಿಯೊಳೆ ರಾಜ್ಯ ಂಗೆವುತ್ತಿರೆ (ಮೈಆರಿ. ೧೯೩೨, pA ಶತ). 

[ಗಟ್ಟ * ಪಾಡಿ] 

ಗಟ್ಟ, ಘಟ್ಟ (ನಾ). ೧. (ದ್ರವರೂಪ) ಗಡುಸಾದುದು ; ಹೆಪ್ಪು 
ಗಟ್ಟಿದುದು; ಹೆತ್ತುಕೊಂಡಿರುವುದು; ಗರಣೆಯಾದುದು : 
ಉದಿರಿದುವು ಧರಣಿಯಲಿ ಬಲುಮಾಂಸದ ಸುರಕ್ತದ ಗಟ್ಟಗಳು 
ಖಂಡದ ಸುಡಾಳದ ಜಿಗಿಯ ಹೇಸಿಕೆ ನಿಕರ ನೂಜಕೊಂದು 
(ಸಂಧಪ.,೧೫-೪೬) ; ಭೂಪ ಬೆಟ್ಟಿದ ಚಾಮನ ಪೀರರಸದ ಬಲು 
ಗಟ್ಟಿ ಯನೇನ ಬಣ್ಣಿಸುವೆ (ಕಂನವಿ. ೩-೯೯). ೨. ಬಿರುಸಾದುದು ; 
ಕಲ್ಲಿನಂತಾದುದು: ನೆಲ್ಲನೆಲ್ಲ ಒಣಗಿ ಗಟ್ಟಿಯಾಗುವುದು 
(ಮುಂಬಯಿ. ೨-೪೯). ಹಿ, ಸಾಮರ್ಥ್ಯ; ಬಲ; ಶಕ್ತಿ: ಲೆಕ್ಕದಲ್ಲಿ 
ಬಹಳ ಗಟ್ಟಿಯಾದ ಹುಡುಗ (ರೂಢಿ). "ಗಟ್ಟಿಗ? ಪರಾ. 


0 


45 


ಗಟ್ಟಿ ಕಾಳು 


೪. ಲೋಹದ (ಭಾರವಾದ) ಸಣ್ಣ ತುಂಡ್ಕು--ಚೂರು : ಒರೆಯಂ 
ನೋಡದೆ ನೋಡಿ ಚಿನ್ನಮನೆ ಕಂಡಾ ಚನ್ನಮಂ ವರ್ಣದಂತ ರಮಂ 
ತಪ್ಪದೆ ಪೇಳ್ವ ತೂಗದೆನಸುಂ ಕೈತೂಕದಿಂ ತೂಕದಂತರಮಂ ಗಟ್ಟಿಗೆ 
ಪೇಳ್ದ... ಚಿನ್ನವರದರ್‌ is, ೧-೧೨೧); ಗಟ್ಟ ಚಿನ್ನದ ಬೆಳ್ಳಿಯ 
ಸಗಟು ಕೆಯ್ಯ ಜಟ್ಟಿ ಗಳ೯ (ಮೋಹತ. ೨೦-೫೮) ; ಪ ಕಡೆಯಲ್ಲಿ 
೭೦ ಟನ್ನು: ಕೂದ ಕಬ್ಬಿಣದ ಗಟ್ಟ (ಬಾಲಪ್ರ. 1, ೫೩೩). ೫, ಸುಗಂಧ 
ದ್ರವ್ಯದ ಕರೆಣೆ, ಜಲ್ಲೆ, pa ಕರ್ಣ ಪೂರಿತೋತ್ಸಲ 
ಮೊಲೆದಾಡೆ' ಗಟ್ಟಿ 1೩. ಮಗುಳ್ಳಿ ದರಿಂದುವಕ್ಟೈೆ ಯರ್‌ (ಗಿರಿಕ. 
೨-೯೦). "ವಿಭೂತಿಗಟ್ಟಿ? ಪರಾ. ೬.ಕಡ್ಡಿ ; ಕಾಂಡ: ಅಂಗಜನೆಂಬ 
ಧೀವರ ಮೋಹಿಗಳ ದಿಟ್ಟಿ ಖಾಂಗಳ ಸೆಳೆಯಲು ಪಿಡಿದಾ ಹೊಂಗಾಣದಾ 
ಗಟ್ಟಿಯೆನಲಾ ಲತೆಗಳು ದಾಂಗುಡಿಗಳಿಂದೊಪ್ಪಿದುವು (ಶ್ರೀಪಾಲ. 
೪-೧೧೪). ೭. ದೃಢವಾದುದು ; ಭದ್ರವಾದುದು : “ದೃಢಂ ಗಟ್ಟ? 
(ಕಾಶಕೃ. ಸ ದೆವ್ವ ಅವರನ್ನು ಗಟ್ಟಿಯಾಗಿ ಹಿಡಿಯಿತು PR 
೧೫). ೮. ದೊಡ ದನಿ ; ಏರಿಸಿದ ಧ್ವನಿ; ಜೋರು : ರಾಯರು 

ಕ ಇರಟಹುನಾದ ನ್ಯೂನತೆಗಳನ್ನು ಗಟ್ಟ ಯಾಗಿ ವರ್ಣಿಸುತ್ತಾರೆ 
(ಕಾಯಕ. ೯೮) ; ಬಹಳ ಗಟ್ಟಿಯಾಗಿ ಕು (ಮುಂಬಯಿ. 
೨-೧). ೯. ಚಿಲ್ಲರೆಮಾಡದ ಇಡೀ ನಾಣ್ಯ ; ಉಂಡೆನಾಣ್ಯ : 
ಪ್ರಮಾಣು ಗಟ್ಟ ಗ ೪೦ ಆಕ್ಷರೆದಲ್ಲೂ ಗಟ್ಟ ನಾಲ್ವತ್ತು ವರಹಂನು 
(ಮೈಆರಿ. ೧೯೪೯ ; ೨೯-೧೭ ; 1530). ೧೦. (ಕರಾ). ತುಳುನಾಡಿನಲ್ಲಿ 
ಒಂದು ಪಂಗಡದವರು: ವಕ್ಕಲಿಗ, ಗಟ್ಟಿ ಕೊಟ್ಟಾರಿ (ತುಳುನಾ. 
೧೭೫). ೧೧. ಮನೋಹರವಾಮುದು; ಸುಂದ 2 ವಾದುದು: 
“ಲೇಸು ಹಸ ಗಟ್ಟಿ ಯೆಡ್ಡವೆನಲೂ ಫೊಡನಿಯೊಳಿವುಂ ಮನೋಹರವಾಚಿ? 
(ಶಬ್ದಮಂ. ೫೬). ೧೨. ದೃಢ; ಖಂಡಿತ. "ಗಟ್ಟಿಮಾತು' ಪ 
೧೩. ಜೊಳ್ಳೆಲ್ಲದುದು ; ಸತ್ತ್ವಯುತವಾದುದು : "ಗಟ್ಟಿಕಾಳು'? 
ಪೆರಾ. ಘಟ್ಟ: ೧. ಘಟ್ಮಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣಿಸೋ (ಪುರಂದ. 
೨-೨೩-೨), ೪. ಪಟ್‌ ಲೋಹದ ಘಟ್ಟಿ. (ಶಮದ. . ಪರಿ, ೧). 
೫. ತಲೆಯುದ್ದದ ಪೂವಿನ ಘಟ್ಟ (ಪಾಠಾಂ. ಪುಟ್ಟು ಕಾಮದೇವನ, 
ಕೃತಕಾದ್ರಿ ಯಂತೆ (ಅಜಿಪು. RB ನೆರೆದ ಪುಳಕದ ಘಟ್ಟಯಂ 
ಕಂಡು (ಸಿದ್ದರಾ. ೨-೭೦). ಹಿ, ಕರ್ಪುರದ ಘಟ್ಟಯಿಂದಂ ನೇರ್ಪಡೆ 
ನಿರ್ಮಿಸಿದ ಚಾರು ಪುತ್ರಿಕೆಯೊ (ಬಾಧಪು. ೫-೯೧). ದ, ದಿಟ್ಟತನ 
ಪೊಳ್ಳಾಯ್ತು ಶೌರ್ಯದ ಘಟ್ಟಿ ಕರಗಿತು (ಕುವ್ಕಾಭೀ. ೮-೬೨). 

ಗಟ್ಟಿಯರು - ಶೂರರು; ಸಮರ್ಥರು: ದಿಟ್ಟಿಯರು 
ಕುಟಿಲಿಯರು ಕುಹಕದ ಗ್ಮಪಾಠಾಂ. ಘ]ಟ್ಟಿಯರು ಲಟ್ಮೆಯರು ಮಿಂಡಿರ 
ಬೆಟ್ಟಿಯರು (ಬಸಪು. ೪೦-೫೬) ; ಕಟ್ಟಿದ ಡೊಣೆಯಂಬು ಕೈಯ 
ಸಿಂಗಾಡಿಯ ಗಟ್ಟಿಯರಿವರಾರೊ (ಕಂನವಿ. ೧೨-೬೫). ಗಟ್ಟಿಗೆಹಚ್ಚು 
= ಒತ್ತಾಯ ಪಡಿಸು; ಬಲವಂತಮಾಡು: ಅವರು ತೀರ ಗಟ್ಟಿಗೆ 
ಹಚ್ಚಿದ್ದರಿಂದ ಆಗ ನಾನು ಮಾತುಕತೆಯಾದದ್ದನ್ನೆಲ್ಲ ಹೇಳಿದೆ (ಸ್ಕ್ಯೃತಿಚ. 
೨೪೬). ಘಟ್ಟಯತನ ಗಟ್ಟಿತನ: ಇಷ್ಟವೆಂದೇನು ವ್ರತಗೆಟ್ಟಿವ 
ನೆಂಡೇನು ಉಂಡು ಘಟ್ಟಿಯತನದಲ್ಲಿ ಹೋರುವ ಮಿಟ್ಟಿಯ ಭರಿಡಂಗೆ 
ಮತ್ತೆ ಸದಾಚಾರಭಕ್ತಿಯುಂಟಿ (ಎಲೇಶ್ವ. ೧೧೮). 

(ಡೇ. | ತಮಿ. ಗಟ್ಟ, ಗೆಟ್ಟ; ಮಲ. ಗಟ್ಟ, ಗಣಿ; 
ತೆಲು. ಗಟ್ಟ] 

ಗಟ್ಟಿ ಕಾಳು (ನಾ)-'೧,ಹಾಲು ತುಂಬಿದ ಕಾಳು; ಜೊಳ್ಳಲ್ಲದ ಕಾಳು. 
೨. (ಆಲಂ) ಸತ್ವಯುತವಾದುದು : ಸದ್ಭಾವದ ಶ್ರ ಶ್ರದ್ಧೆಯು ಇಲ್ಲಿ 
ಗಟ್ಟಿಕಾಳಾಗಿದೆ (ನೆಲಮು. 1% ಮುನ್ನುಡಿ). 
[ಗಟ್ಟ ೬ ಕಾಳ್ಕು (ಆ ಕಾಟರ್‌,)] 


ಶುಂಳು, 


ಗಟ್ಟಿಕುಳ 


ಗಟ್ಟಿಕುಳ (ನಾ). ಅರಬರಗಳಿಗೆ ಜಗ್ಗದವನು; ಹಣವಂತ; | 
ಐಶ್ವರ್ಯವಂತ; ಧಡೂತಿಯ ಮನುಷ್ಯ; ಆಢ್ಯ: ಅವನೊಬ್ಬ 
ಗಟ್ಟಕುಳ (ರೂಢಿ). [ಗಟ್ಟಿ * ಕುಳ್ಳ (ಐ ಕುಲ)) 

ಗಟ್ಟಿಕೆಲಸ (ನಾ). ಭದ್ರವಾದ ಕೆಲಸ; ಬಲವಾದ ಕಾರ್ಯ; 
ಶಾಶ್ವತಷಾದ ಕೆಲಸ; ಬೆಲೆಯುಳ್ಳ ಕೆಲಸ: ವಿದ್ವತ್ಕಾರ್ಯವು 
ಗಟ್ಟಕೆಲಸವಾಗಿರಬೇ ಕು (ರೂಢಿ). [ಗಟ್ಟ + ಕೆಲಸ] 

ಗಟ್ಟಿ ಕೊಳ್‌ "ಗಟ್ಟಿಗೊಳ್‌? ನೋ. 

ಗಟ್ಟಕೊಳ್ಳು "ಗಟ್ಟಿಗೊಳ್‌' ನೋ. 

ಗಟ್ಟಿಗ, ಘಟ್ಟಗ (ನಾ). ೧. ಸಮರ್ಥ; ಶೂರ; ಸಾಹೆಸಿ: ಜರಾ 
ಸಂಧಾದಿ ನಾಯಕರು ಯುದ್ಧದಲ್ಲಿ ಗಟ್ಟಗರು (ರಾ ಜ ಸೂ. ೧೩); |!0 
ನಿಮ್ಮ ತಂದೆ ಗಟ್ಟಿಗರು (ಹಂಗೀತೆ. ೧೯). ೨. ಬಲ್ಲವನು; ನಿಷ್ಣಾತ: | 
ಅವನು ವೇದಶಾಸ್ತ್ರ ಪುರಾಣಗಳಲ್ಲಿ ಬಹಳ ಗಟ್ಟ ಗನಾಗಿದ್ದನು (ಹುಟ್ಟಿಹ. 
೫೧). ಘಟ್ಟಿಗೆ: ೧. ಮಾಡಿ ಮರುಗುವ ನೀಡಿ ನಿಜವಿಲ್ಲದಿಹ ಕೊಟ್ಟು 
ಹೊಟ್ಟಿ ರೋಗವಿಕ್ಕುವ ಘಟ್ಟಗನಿರವು ಬಟ್ಟಿಯ ಬಡಿದುಂಬ ಹೊಟ್ಟೆಯ 
ಹೊರಕರಂತೆ (ಮೋಳಿಮಾ. ೪೮-೧೯೬). [ಗಟ್ಟಿ + -ಗ್ವ] 

ಗಟ್ಟಗೆಡ್ಲೆ, ಗಟ್ಟಿಗೆಜ್ಜೆ (ನಾ). ಗಟ್ಟಿಯಾದ ಗಡ್ಡೆ; ಗಡುಸಾದ 
ಗೆಡ್ಡೆ: ಗಟ್ಟಿಗಡ್ಡೆ (೦೦೯m) ಕಾಂಡವು ನೆಲದೊಳಗೆ ಚಂಡಿನ ಆಕೃತಿಯಲ್ಲಿ 
ದಪ್ಪನಾಗಿ ಬೆಳೆಯುತ್ತದೆ (ಸಸ್ಯಶಾ. ೨೮). ಗಟ್ಟಗೆಡ್ಡೆ: “ನೆಲಡೊಳಗಿನ 
ಗೆಡ್ಡೆಯಂಥ ದಂಟು; ಗಟ್ಟಿಗೆಡ್ಡೆ” (Corm. ಇಂಕನಿ). 

[ಗಟ್ಟ + ಗಡ್ಡೆ] 

ಗೆಟ್ಟಿಗೆಣ್ಣು (ನಾ). ಒಂದು ಬಗೆಯ ಕಣ್ಣುರೋಗ: ಕಣ್ಣೊಳಗಿನ 
ಆಂತರ್ರ್ರವದ ಒತ್ತಡದ ಹೆಚ್ಚು ಅಥವಾ ಗಟ್ಟಿಗಣ್ಮ್ನಿ (Glaucoma) 
ಈ ರೋಗವನ್ನು ಸರಿಯಾದ ಸ್ಥಿತಿಯಲ್ಲಿ ಗೊತ್ತುಹಚ್ಚಿದರೆ ಪೂರ್ಣ 
`ಹತೋಓಯಲ್ಲಿಡಬಹುದು (ನಿಮ್ಮದೃ. ೧೩೪). 

[ಗಟ್ಟಿ * ಕಣ್ಣು (ಆ ಕರ್‌)] 

ಗಟ್ಟಿಗತನ, ಫಟ್ಟಗತನ (ನಾ). ಗಟ್ಟಿಯಾಗಿರುವಿಕೆ ; ಶೂರತನ ; 
ಸಾಮರ್ಥ್ಯ; ಎದೆಗಾರಿಕೆ; ಧೈರ್ಯ: ನೀನು ಗಂಡಸಾಗಿದ್ದೆ 
ನಿನ್ನ ಗಟ್ಟಿಗತನ ತೋರಿಸಬಲ್ಲೆಯೇನೋ (ಸ್ವಾಮಿಸ್ನೇ. ೨೧) ; ನನಗೇ 
ಅರಿತ ಸಂಗತಿಗಳನ್ನು ಅಂದೇ ವ್ಯಕ್ತ ಗೊಳಿಸುವಷ್ಟು ಗಟ್ಟಿಗತನವಿದ್ಧಿದ್ದರೆ 
(ಆಬೋಲಿ, ೬೦). ಘಟ್ಟಿಗತೆನ: ಫಟಂಗತನದಿಂದ ಫಟ್ಟಗತನ / 
ಕಳಕೊಂಡ (ಗಾದೆ). [ಗಟ್ಟಿಗ * -ತನ] 

ಗೆಟ್ಟಿಗಾತಿ (ನಾ). ಜ ಗಟ್ಟಿಗಿತ್ತಿ: *ಬಲನಾಗಿರುವ ಹೆಂಗಸು” 
(ಅನಂನಾ,)* [ಗಟ್ಟಿ ಗಾರ + -ತಿ, (ಆ -ಇತ್ತಿ)) 

ಗೆಟ್ಟಿಗಾರ (ನಾ). ಆ ಗಟ್ಟಿಗ೧: ನೀನು ಗಟ್ಟಿಗಾರ (ರೂಢಿ). 

[ಗಟ್ಟಿ + -ಗಾರ (ಆ -ಕಾಜ)) 

ಗಟ್ಟಿಗಿತ್ತಿ (ನಾ). ಸಮರ್ಥಳಾದವಳು; ಶಕ್ತೆ; ಶೂರೆ: ಸುಮಿತ್ರೆ 
ಎಸ್ಟು ಹಠಮಾರಿಯೋ, ಎಷ್ಟು ಗಟ್ಟಿಗಿತ್ತಿಯೋ ಅಷ್ಟೇ ಮೃದು ಸರೋಜೆ 
(ವಿದ್ಯಾರೆ. ೩೦) ; ಒಗತನದಲ್ಲಿ ಗಟ್ಟಿಗಿತ್ತಿಯಾಗಿದ್ದ ನಾಗಕ್ಕ (ಮಲೆಮ. 
೭೪೫); ಶೈವಲಿನಿ ತುಂಬ ಗಟ್ಟಿಗಿಶ್ತಿಯಾದ ಹೆಂಗಸು (ಬಂಕಿಮ. ೨೦೪). 

[ಗಟ್ಟಿಗ + -ಇತ್ತಿ] 

ಗಟ್ಟಿಗೆ (ನಾ). ಅಂಕುಶ: “ ಒತ್ತುವಹಾರೆ ಗಟ್ಟಿಗೆ ಆಯೋಮುಖಂ 
_ಶೂಲಿಕೆಯೆನಿಕ್ಕು'' (ಮಂಗರಾ, ೪೭-೬), [< ಕಟ್ಟಿಗೆ] 

ಗಟ್ಟಗ್ನೆ (ನಾ). ಐ ಗಟ್ಟಿಗಿತ್ತಿ: ಚಂದ್ರಿಯಂಥ ಚೆಲುವೆ, ಗಟ್ಟಿಗೆ, 
ಒಳ್ಳೆಯ ಹೆಂಗಸು ಈ ನೂರು ಮೈಲಿಯಲ್ಲಿ ಇದ್ದಾಳಾ (ಸಂಸ್ಕಾರ, ೭೭). 

[ಗಟ್ಟಗ*--ಎ) 
ಗಟ್ಟಿ ಗೆಡ್ಡೆ "ಗಟ್ಟಗಡ್ಡೆ? ನೋ, 


[ 


15 


20 


80 


43 


೨೪೩೯೧ 


ಗೆಟ್ಟಿದುಡ್ಡು (ನಾ). ೧. ಒಂದು ನಾಣ್ಯ; 


25 |. 


ಗಟ್ಟಿಮಗುಟ್ಟು 
ಬ 


| ಗೆಟ್ಟಿಗೊಳ್‌, ;/ಟ್ಟಿಕೊಳ್‌, ಗಟ್ಟಕೊಳ್ಳು, ಫೆಟ್ಟಿಗೊಳ್‌ : (ಕ್ರಿ). 
| ಘನೀಭವಿಸು; ಗೆಟ್ಟಿಯಾಗು; ಘನರೂಪವಾಗು : ಗಟ್ಟಿಗೊಂಡ 
ಬಲ್ಮೊಸಜಂ ಕೊಂಡು ಪದುಳಿಸಿ (ಧರ್ಮಾಮೃ. ೧-೧೪೮) ; ಬಟ್ಟ 
| ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾನಿನ್ನೆಲ್ಲಿಯದೊ 
| (ಚನ್ನವ. ೧೭೬-೩೭೭); ಶೂನ್ಯನೆ ಗಟ್ಟಿಗೊಂಡು ಬಹಿರೆಂತರ ಖಂಡಿತ 
ಲಿಂಗಮಾಗಿ (ಶತಕ. ೧೭೯-೫೭). ೨. ಸ್ಥಿರವಾಗಿನಿಲ್ಲು; ಭದ್ರವಾಗಿರು : 
ಆಷಾಂಗಯೋಗ ಗಟ್ಟಿಗೊಂಡು ಪ್ರಾಣಮನಪವನ ಹುರಿಗೂಡಿ 
|. (ಆದನ. ೧೧-೨೧); ನಿಷ್ಟೆ ಇದ್ದಡೆ ಶಿವನು ಗಟ್ಟಿಗೊಂಡೊಳಗಿಪ್ಪ ನಿಷ್ಟೆ 
ಯಿಲ್ಲದಲೆ ಭಜಿಸಿದಡೆ ಶಿವನವನ ಬಿಟ್ಟು ಬಯಲಪ್ಪ (ಸರ್ವಜ್ಞ. ೧೨೬). 
ಗಟ್ಟಿ ಕೊಳ್‌ : ೧. ಹೆಪ್ರಿಟ್ಟಿ ಹಾಲು ಗಟ್ಟಿಕೊ[ಪಾಠಾಂ. ಗೊ]ಂಡು 
ಸಿಹಿಯಾದುದುಂಟು (ಮಹಾದೇ. ಬ. ೧೧೦-೨೪೯). ಗಟ್ಟಿ ಕೊಳ್ಳು : 
| ೧. ಜ್ಞಾನವೇ ಗಟ್ಟಿಕೊಂಡು ನುಡಿಯಾಗಿಲ್ಲ (ಮೋಳಿಮಾ. ೭ ಪ್ರಸ್ತಾವನೆ). 
| ಗಟ್ಟಿಗೊಳ್‌.- ೧. ಫಲ ಅಪ್ಪುನ ನುಂಗಿ ಅಪ್ಪು ಫಲವ ನುಂಗಿ ಒಪ್ಪಿ 
| ಫಟ್ಟಿಗೊಂಡ ಭೇದವೆ ಭಕ್ತಿ್ಞಾನ (ಮೋಳಿಮಾ. ೧೨೪-೪೮೧) ; ಒಂದೆಡೆ 
ಯೊಳಿಂದ್ರನೀಲಮಣಿ ಚೂಳೆಕೆಯ ಮೇಚಕಮರೀಚಿಯೆ ಘಟ್ಟಿಗೊಂಡಂತೆ 
(ಜಗವಿ. ೧೬-೩೪ ವ). [ಗಟ್ಟ + ಕೊಳ್‌] 
ಗಟ್ಟಿತನ, ಘಟ್ಟತನ (ನಾ). ಜಗಟ್ಟಿಗೆತನ: ಈ ಖಾಹಿಳೆಗಳಿಗೆ ಎದೆ 
ಗಟ್ಟಿತನ ಬೇಕು (ಕಾವೇರಿ. 50೫). ೨.“ಬುದ್ಧಿವಂತಿಕೆ ; ಚಾತುರ್ಯ” 
(ಅನಂನಾ). ಘಟ್ಟಿತೆನ : ೧. ಹಟ್ಟಹಟ್ಟ ತಿರುಗುವಳ ತನ್ನಘ[ಪಾಳಾಂ.ಗ] 
ಟ್ವತನದಲ್ಲಿ ಮಾರುಮಲೆತವಳ (ಪುರಂದ. ೨-೧೪-೩). [ಗಟ್ಟ + ತನ] 
ನಾಲ್ಕು ಕಾಸಿನ 
ದುಡ್ಡು: ಶಾಹೀ ದುಡ್ಡು. ಇದು ನಾಲ್ಕು ರುಪಿ ಬೆಲೆಯುಳ್ಳು 
ದಾದುದರಿಂದ ಇದಳ್ಳೆ ಗಟ್ಟದುಡ್ಡು ಎಂತಲೂ ಅನ್ನುವರು... 
ರೂಪಾಯಿಗೆ ಗಟ್ಟಿದುಡ್ಡು ೪೮ ಆಥವಾ ಮೂರು "ಟೆಂಕಿ' (ಕಛಾಗೆ. 
೨೮೧). ೨. ಗಟ್ಟಿನಾಣ್ಯ: ಮುದುಕನ ಹತ್ರ ನೂರು ಗಟ್ಟಿ 
| ದುಡ್ಡುಗಳಿನೆ (ರೂಢಿ). (ಗಟ್ಟಿ * ದುಡ್ಡು) 
| ಗೆಟ್ಟಿದುಪ್ಪ (ನಾ). ಗಟ್ಟಿಯಾದ ತುಪ್ಪ; ಹೆತ್ತ ತುಪ್ಪ : ಗಟ್ಟಿದುಪ್ಪಕ್ಕೆ 
ತಿಳಿದುಪ್ಪಕ್ಕೆ ಭೇದ ಉಂಟಿ ಆಯ್ಕ? (ಮಹಾದೇ. `ಬ. ೭೩-೧೮೧). 
[ಗಟ್ಟ + ತುಪ್ಪ] 


ಗೆಟ್ಟಿದೇವ (ನಾ). ಒಬ್ಬಾತನ ಹೆಸರು: ಶ್ರೀಮನುಮಹಾಮಂಡ 
ಳೇಸ್ವರಂ ವೀರನೊಳಂಬ ಗಟ್ಟದೇವ (ಸೌಇಇ. Ix-i, ೧೧೪-೮ ; 1054). 


[ಗಟ್ಟಿ * ದೇವ] 
ಗೆಟ್ಟಿಷಾಲ್‌, ಗಟ್ಟಿಹಾಲು, ಫಟ್ಟಿಪಾಲ್‌' (ನಾ). ಗಟ್ಟಿಯಾದ 
ಹಾಲು; ಮಂದವಾದ ಹಾಲು; ನೀರು ಬೆರಸದ ಹಾಲು: 
- ತೀವಿದೆ. ಗ[[ನಾಣಾಂ.ಘ]ಟ್ಟನಾಲೊದವು ಗೋಧನದೊಳ್‌" ನೆಗಲ್ಲುಂ 
(ಜಗವಿ. ೪-೭೭). ಗಟ್ಟಿ ಹಾಲು : ಡೈರಿಯಲ್ಲಿ ಗಟ್ಟಿ ಹಾಲು ಸಿಕ್ಕುತ್ತದೆ 
(ರೂಢಿ). ಘಟ್ಟಿಪಾಲ್‌ : ಮೇಲಿನ' ಜಗವಿ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಗಟ್ಟ + ಪಾಲ್‌] 
ಗಟ್ಟಿಬಣ್ಣ (ನಾ). ಶಾಶ್ವತವಾದ ಬಣ್ಣ ; ದೃಢವಾದ ಬಣ್ಣ ; 


ಮಾಸದ ಬಣ್ಣ : ಗಟ್ಟಬಣ್ಣದ ಸೀರೆ (ರೂಢಿ). [ಗಟ್ಟಿ * ಬಣ್ಣ] 
ಗಟ್ಟಿ ಮಗುಳ್ಹು "ಗಟ್ಟಿ ಮಗುಟ್ಟು' ನೋ. 
ಗೆಟ್ಟಮಗುಲ್ಲು, ಗಟ್ಟಮಗುಳ್ಳು, ಘಟ್ಟಮಗುಳ್ಳು, ಫಟ್ಟ 


ಮಗುಟ್ಟು (ಕ್ರಿ). ಗಂಧವನ್ನು ತೇಯು, ಅರೆ: ಪಳಚ್ಚನಪ್ಪ 
ಶಶಿಕಾಂತದ ಸಣ್ಣಿಗೆ ನೋಡಲೀಯದವ್ವಳಿಸೆ ಕುಚದ್ವಯಂ ಪದನಿ 
ನುಣ್ಮುವ  ಸುಯ್ಕೆಲರ್ಗಂಪುಗಳ್‌  ದಳಂಗಳನಧಿವಾಸಿಸುತ್ತು ಮಿರೆ 
ಗ ಪಾಕಾಂ. ಘ)ಟ್ಟಿ ಮಗುಟ್ಳುವುದಂಗನಾಜನಂ (ಚಂದ್ರಫು. - ೧-೧೩೦). 


ಗಟ್ಟಿಮಟ್ನಿಗೆ 


ಗಟ್ಟಮಗುಟ್ಟುವ ಗಟ್ಟಿ ನಳ್ತಿ ಯರ(ಕಾಮಾಶ್ವ.೨-೨೦). ಗಟ್ಟಿ ಮಗುಳ್ಹು: 
ನೊಂಕಿದೆರ್‌ ೆಸೆದೆಸೆಗೆಲ್ಲ ಕಂಪೆಸಗೆ ಗಟ್ಟ ಮಗುಳ್ಳುತೆ ಸ್ಟ ವಳ್ತಿ ಯರ 
(ಗಂಕ. ೨-೮೯); 'ಗಟ್ಟ ಮಗುಳ್ಳುವ ದೀಪವರ್ತಿಯಂ ಸಾಗಿದ ತಾಸ 
ಸೇಂದ್ರರ ಕುಮಾರಿಯರೊಪ್ಪು ಗುಮಲ್ಲಿ ಸಂತತಂ (ಶಬಶಂ. ೨-೬೪); 
ಘಟ್ಟಃ ಮಗುಳ್ಹು : ಮಜಕದುಂಬಿಗಳು ಎಸೆದುವು ಘಟ್ಟಮಗುಳ್ಳುವ 
ಚಕ ಮಿಸುವ ಮಂಖಾಂಬುಜದೊಳ್‌' (ಜಯಕಾ. ೧-೬೦); 
ಹಿಮಕಾಶ್ಮೀರಮಲಯಕಂಗಳಿಂ  ಫ[ಪಾಕಾಂ., ಗಟ್ಟಿ ಮಗುಳ್ಳಿದ 
ಘಟ್ಟಯಂ ಶುಕ್ತಿಯೊಳಿರಿಸಿ (ವೃಷವಿ. ೯-೨೧ ವ). ಘಟ್ಟಮಗುಣ್ಣು: 
ಘಟ್ಟಿ ಮಗುಲ್ಬುವ ಘಟ್ಟಿವಳ್ತಿಯರ್‌ (ಜಗವಿ. ೯-೧೧೨). 
I ಗಟ್ಟ + ಮಗುಟ್ಟು] 
ಗಟ್ಟಮಜ್ಜಿಗೆ, ಘಟ್ಟಿಮಜ್ಜಿಗೆ (ನಾ). ಗಟ್ಟಿಯಾದ ಅಥವಾ ಮಂದ 
ವಾದ ಮಜ್ಜ ಗೆ: ಸಲೆ ಕಟ್ಟುಮೊಸರುಗಳ ಗಟ್ಟಿ ಮಜ್ಜಿಗೆಗಳ ಲಲನೆ 
ಯರುಣಬಡಿಸಿದರು (ಕಂನವಿ. ಗ), ಘಟ್ಟ ಮಜ್ಜೆ ಗೆ: ಘಟ್ಟಿ ಮಜ್ಜಿಗೆಗೆ 
ಹಸನಾದ ಸಂಭಾರಗಳನಿಟ್ಟು (ಸೂಪಶಾ. ಜ್‌ (ತಿಳಿಮಜ್ಜಿಗೆ' ಪರಾ. 
[ಗಟ್ಟ * ಮಜ್ಜಿಗೆ] 
ಗಟ್ಟಿಮನಸ್ಸು (ನಾ). ದೃಢವಾದ ಮನಸ್ಸು; ಸ್ಥಿ ್ಲಿರಮನಸ್ಸು : 
rf ಗದ ಮನಸ್ಸನ್ನು ಜೋಡಿ ಆಶ್ಚ ರ್ಯವಾಯಕು (ಕಲಾಸಾ. ಹ 
[ಗಟ್ಟ + ಮನಸ್ಸು] 
ಗಟ್ಟಿಮಾನಸ (ನಾ). - ಗಟ್ಟಿಮನಸ್ಸು: ಗಟ್ಟಮಾನಸದಿಂದೆ ರಾಜನೆ 
ಪಟ್ಟಿ ದೆರಸಿಯ ಶೋಕವನು ಬಿಡು (ರಘುವಂ. ೮-೮೩). 
[ಗಟ್ಟ *. ಮಾನಸ] 
ಗಟ್ಟಿಮುಟ್ಟು, ಘಟ್ಟಮುಟ್ಟು (ನಾ). ೧. ಬಲವಾದುದು ; ಶಕ್ತಿ 
`ತವಾಜುದು ತಕ್ಕ ಮಟ್ಟ ಗೆ ಗಟ್ಟಿ ಮುಟ್ಟಾಗಿದ್ದಾನೆ (ಮುನಿಮಾ.೪). 
೨. ನಿಶ್ಚ ತಾನು ಣೆ ಸ ಢಮದುದು : ಮಾತು ಗಟ್ಟ ಮುಟ್ಟಿ ? 
ಸು ೨೬). (ಗು). ಸ್ಯ ಸದೃಢವಾದ; ದಷ್ಟಪುಷ್ಟವಾದ. 
ಘಟ್ಟಮುಟ್ಟು : ೧. ಘಟ್ಟಿಮುಟ್ಟಾದ ಕುದುರೆಗಳು (ಸೌಗಂಧಿ. 
೧೨೮-೨೧). 
ಗಟ್ಟಿಮುಟ್ಟಾಗು - ಸದೃಢವಾಗು; ಬಲವಾಗು: ಅನನ ಗಟ್ಟ 
ಮುಟ್ಟಾದ ದೇಹ (ಮಣಿಸ. ೮೭) ; ಗಟ್ಟಿಮುಟ್ಟಾದ ಕರ್ರಗಿನ ಆಕೃತಿ 
(ದೀಪದ. ೭೧). [ಗಟ್ಟಿ + ಮುಟ್ಟು] 
ಗಟ್ಟಿಮುರವು (ನಾ). ಟೊಳ್ಳಿಲ್ಲದೆ ಗಟ್ಟಿಯಾಗಿ ಮಾಡಿಸಿದ ಆಭರಣ. 
[ಗಟ್ಟಿ + ಮುರವು (ಆ ಮುರ)] 
ಗಟ್ಟಮೊಸರು, ಘಟ್ಟಮೊಸರ್‌ (ನಾ). ಗಡ್ಡೆಯಾದ ಮೊಸರು. 
"ಮೊಸ ರು' ಪರಾ. ಘಟ್ಟಿ ಮೊಸರ್‌ : “ಕಟ್ಟು ಮೊಸರ್‌ ಸುರಿವ 
ಮೊಸರ್‌ ಘಟ್ಟಮೊಸರ್‌ ರ * , ಪುಳಿನೊಸರೆಂದಿಟ್ಟರ 
ಬಟ್ಟಿಲ್ಲಳಿಂ ಸರೋಜಾನನೆಯರ್‌ (ನಳಡಂ. | 
[ಗಟ್ಟಿ + ಮೊಸರು (ಆ ಮೊಸರ್‌)] 
ಗಟ್ಟಿಯಾಳು (ನಾ). ಗಟ್ಟಿಗ ೧: (8). 
[ಗಟ್ಟಿ * ಆಳ್ಕು (ಆ ಆಳ,)] 


ವಿ೯ ೨ 


10 


25 


30 


ಗೆಟ್ಟರೂಪಾಯಿ (ನಾ). ಮುರಿಸದೆ ಇರುವ ರೂಪಾಯಿ; ಚಿಲ್ಲರೆ | 4 


ಮಾಡಿಸದ ನಾಣ್ಯ: ಬೆಳ್ಳಿಯ ಎರಡು ಗಟ್ಟಿರೂಪಾಯಿಗಳು ನನ್ನ 
ಕೈತುಂಬ ಇದ್ದುವು (ಬಂಕಿಮ. ೧೩ ಮುನ್ನುಡಿ). [ಗಟ್ಟಿ * ರೂಪಾಯಿ] 

ಗಟ್ಟಿವಜ್ರ (ನಾ). ದೃಢವಾದ ವಜ್ರಾಯುಧ: ತವರಾಜಾ 
`ಕಟ್ಟದಿರೊಳಾಗಳುಮಿರಲದಂ ಬಿಟ್ಟು ತೌಡಂ ಮುಕ್ಕು ವನವೊಲು 
ಗ[ಪಾಠಾಂ: ಫಘ]ಟ್ಟಿವಜ್ರವಿರಲ್ಕೆ ಸುರಗಿಯನರ್ಥಿಸಿದನವೊಲು (ಬಸಪು. 
೬೦-೪೫). [ಗಟ್ಟಿ + ವಜ್ರ) 


45 


ಗಟ್ಟಿ ನಾಳಿ 


ಗೆಟ್ಟಿವಳೆ, ಘಟ್ಟವಳ, ಘಟ್ಟವಳ್ಳ, ಘಟ್ಟಿವಾಳ್ಕ (ನಾ). ಗಂಧವನ್ನು 
ತಯಾರಿಸುವವನು. *ಗಟ್ಟಿವಳ್ತಿ' ಪರಾ. ಘಟ್ಟಿವಳೆ: -ಕಂಪಂ 
ಬೀರ್ವ ಘಟ್ಟಿವಳರ ಕದಂಬದಿನಾ ರಾಜನೀಧಿ ಕಣ್ಣಿಸೆದಿರ್ಕುಂ 
(ಉದ್ಭಟ. ೧-೫೦) ; ವಿಸ್ತರದಿಂ ಸೊಗಯಿಪುವು ಘಟ್ಟವಳರಂಗಡಿಗಳ್‌ 
(ಪುಸ್ಪಪು. ೨-೮೩). ಘಟ್ಟವಳ್ಳೆ : ಗಂಧಮಂ ಸುರಭಿ ಚಂಜನಗಂಧಮಂ 
. : ನಿರಂತರಂ ಪುಗುವುದು ಘಟ್ಟಿ ವಳ್ಳನೆನೆ ಗಂಧವಹೆಂ ಬಹುಗಂಧ 
ಬಂಧುರಂ (ಪಾರ್ಶ್ರಪ. ೭-೪೧). ಘಟ್ಟಿವಾಳೆ, : ಘಟ್ಟವಾಳರೆ 
ಮಾಲೆಗಾಜರ . . . ಸಿಟ್ಟಿಸುತ್ತೆಯ್ತರುತಿರ್ದು (ಭರಚ. ೪೭-೧೭) ; 
ಘಟ್ಟವಾಳರ ನವ್ಯ ಪರಿಮಳದಿಡುಗುಡ್ಡೆಯಿಟ್ಟ ಗಂನಿನ ಗಂದಿಗರ, . . 
ಕಂಡನಾ ನೃಪತಿ (ನಾಗಕು. ೩೧-೭೫). (ಗಟ್ಟ + -ವಳ] 
ಗೆಟ್ಟಿವಳಿತಿ "ಗಟ್ಟಿವಳ್ಲಿ' ನೋ. 
ಗಟ್ಟವಳ್ತಿ, ಗಟ್ಟವಳಿತಿ, ಘಟ್ಟವಳಿತಿ, ಘಟ್ಟವಲ್ಲ, ಫಟ್ಟಿವಾಳ್ಕೆ 
(ನಾ). ಗಂಧವನ್ನು ಅರೆಯುವವಳು: ಪೊಸಜವ್ವನೆ ನಡೆತಂದಳ್‌ 
ಕುಸುಮಾಸ್ತ್ರನ ಗಟ್ಟಿವಳ್ಲಿಯೊರ್ಬಳ್‌ ಭರೆದಿಂ (ಗಿರಿಕ. ೭-೮); ಕ್ಷಣ 
ದೊಳು ಕ ಕ್ರಹುಕೀವ ಗಟ್ಟ ವಳ್ತಿಯರ ಸಂದಣಿ ಮೆಟ್‌ ದುದು ಬೀದಿಯೊಳಗೆ 
(ಕಂನವಿ. ಟಃ ಭಾವಿಸಿ ಗಟ್ಟ ್ಚವಳ್ತಿ ಯರೊಡರ್ಚುವ ಸಾದಿನ ತಣು 
(ಚಿಕವಿ. ೬-೩೩); ಗಟ್ಟಿಮಗುಲ್ಟುವ ಗಟ್ಟಿ ವಳ್ತಿಯರ ಪಟ್ಟು ಜಿಯೊ“ 
ಕಡುವಡೆದು (ರಾಮಾಶ್ವ. ೨-೨೦). ಗೆಟ್ಟಿವಳಿತಿ ನ ಒಂದೆಡೆಯೊಳಗೊರ್ವ 
ಗಟ್ಟವಳಿತಿ ಸಿರಿಗಂಧವ ವಿಟನುರಡೆಡೆಗೆ ಪೊಂದಿಸಿ (ಕಂನವಿ. ೨-೮೫). 
ಘಟ್ಟಿವಳಿಶಿ: ಬಾಣಸಿಗಿತಿ, ಮಡಿವಳಿತಿ, ಫಟ್ಟವಳಿತಿ (ಭಾಷಾಭೂ. 
೧೮೮ ಉದಾ). ಘುಟ್ಟಿವಳ್ತಿ : “ಪರಿವೇಶ್ಮಸ್ಥಿತೆ ಘಟ್ಟಿ ನಳ್ತಿ ಪೆಸರಿಂ 
ಸೈರಂಧಿ,?* (ವಸ್ತುಕೋ. ೫೩-೯); *ಸೈರಂಧ್ರೀ, ಗಂಧಕಾರಿಕಾ- ಈ ೨ 
ಘಟ್ಟವಳ್ಳಿ* (ಹಲಾಯು. ೧-೩೩೮); ವಿವಿಧ ಗಂಧಂಗಳನಾನವಯವ 


ದೊಳ ಮಾಡುವ ಫಟ್ಟನಳ್ಲಿಯೆಂ ಜೀವಿ ಗಂಡವಲ್ತಿಯೆನಲ್ಲಿಂ 
(ಪಂಸಭಾ. ೪-೫೬) ; ಬಳಮರ್ದನಂಗಜಂಗಕೆವವೊಲೀಳೆಸಾಂದರೆನರಿಂ 
ಬಳನಟ್ಟರಿ ಫಟ್ಟಿವಳ್ತಿಯರ್‌ ' (ಮಲ್ಲಿ ಪು. ೨-೬೦); ಪರಿಮಳದ 


ಪಸರಮಾ ಘಟ್ಟ ವಲ್ಲಿ ಯರ ಚೆಲ್ವಿಂ ಮೆಆಕೆದುದು (ಚೆಬಪು. ೧೦-೫). 
ಘಟ್ಟ ವಾಕ್ರಿ : ಮುಂಗಡೆಯರೆ ಫಟ್ಟ ವಾಳ್ತೆಯರ ಘನತರದ ಸಾಲಂಗಡಿ 
ಗಳಂ ನೋಡುತ ಪಂ ಬರೆ (ರುಕ್ಮಾಂಗ. ೧೫-೧೫). 
[ಗಟ್ಟವಳ + -ಇತ್ತಿ (ಆ -ಇತ್ತಿ)) 

ಗಟ್ಟಿವಾಳ, ಘಟ್ಟಿವಾಳ್ಯ (ನಾ). ೧. ಗಟ್ಟಿಗ೧: ಹೊದೆಯೇಜಾಸಿದ 
ಬಿಕ್ಲೋಲಿನ ಗಟ್ಟಿ ವಾಳರು ತಿರುಗಿದರು (ಮೋಹತ. 
೨.= "ಗಟ್ಟಿಗ ೨: ಮೇಳನಟ್ಟುವ ನಾನಾ ವಿಡ್ಮೆಗಳ ಗಟ್ಟ ನಾಳರೆ 
ಮನೆಗಳೊತ್ಟಿ ದುವು (ಕರ್ಣಾಜ. ೯೫). ಘಟ್ಟಿ ನಾಳೆ; ೧. ಮನಮುಚ್ಚ 
ಕಾದಲಕಿ ಮಗನೆ[ಪಾಕಾಂ. ಗೆ] ಸರಿಯಹ ಫಟ್ಟ ವಾಳರದಾರು (en. 
೬-೩೬-೪೪). ೩, ಗಟ್ಟಿಮನಸ್ಸಿನವನು; ಸ್ಥಿರತೆಯುಳ್ಳವನು ; ದೃಢ 
ಮನಸ ್ಸನ್ನುಳ್ಳವನು : : ಲೆಕ್ಕವಿಲ್ಲದ ಆಶೆ ಮನದೊಳಗೆ ಶಿರುಗಾಡುತಿಹ 
ಚಿಕ್ಕ ಮಕ್ಕಳಿಗೆಲ್ಲಿಯದೋ ನಿರ್ವಾಣ ಘಟ್ಟಿವಾಳಂಗಲ್ಲದೆ (ಮೋಳಿಮಾ. 
ಜು ಗೋಹೇಶ್ವರ ನಿಮ್ಮ ಶರೆಣಘಟ 3ಿ,ವಾಳಅಲ್ಲಮನಂತಿಂತೆಂಬವರ 
ಗಂಡ (ಅವಚಂ, ತ ಸರಣ ೪. “ಸ್ಥೈರ್ಯ; ದೃಢ; ಸಾರ; 
ಕೆಚ್ಚು” (ಪ್ರಥಣ್ಣ.)- [ಗಟ್ಟ + ವಾಳ್ಯ) 

ಗಟ್ಟವಾಳಿ, ಗಟವಾಣಿ (ನಾ). (ಉಕ) - ಗಟ್ಟಿಗಿತ್ತಿ: * ದಿಟ್ಟಿ; 
ಧೈರ್ಯಸ್ಥೆ ? (ಜಾನಕೋ. ೪೪) ; ಇಂಥ ಗಟ್ಟಿನಾಳಿ ಬೇಡಪ್ಪ `ನನಗೆ 
(ಎಳಕ. ೬). ಗೆಟಿವಾಣಿ: ಅಮ್ರಾ ಮಾಡ್ಕಾಳ ಆಟಗಾಳೆಂತಾ ಗಟ 
ವಾಣೆವ್ವ ಬೀಗುತಿ ಗಟಿವಾಣೆವ್ವ ಬೀಗುತಿ: ಕೋಟರ ತನಕ ಕೀರುತಿ 
(ಲೋಕಗೀ. ೫೧-೩). [ಗೆಟ್ಟಿವಾಳ * -ಇೃ] 


೧೮-೧೦೪). 


ಗಟ್ಟವಾಳಿಕೆ 


ಗಟ್ಟಿವಾಳಿಕೆ (ನಾ). “ಶೌರ್ಯ” (ಪ್ರಥಣ್ಣ) : ರಕ್ಕಸನ ಗಟ್ಟ£ಟ್ಟಿ3 
ವಾಳಿಕೆಯ ವಂಚಿಸಿ ನೊಸಲೊಡೆವಂತೆ " ಹೆಟ್ಟಿದ ವಜ್ರಮುಸ್ಟಿಯಲಿ 
(ಮೋಹತ. ೧೨-೮೮). [ಗಟ್ಟಿವಾಳ + -ಇಕೆ] 

ಗಟ್ಟಿಸು (ಕ್ರಿ). ೧. ಗಟ್ಟಿಯಾಗಿ ಹೇಳು: ಕೈದೋಟದ ಬಾಗಿಲು 
ದಾಟುತ್ತಿದ್ದರು. ಇನ್ನೇನು ಹೋದರೆಂದು ಗಟ್ಟಸಿ ಬಿದ್ದುಬಿದ್ದು ನಕ್ಕೆವು 
(ಚೆಂದುಟಿ. ೪೪). ೨, “ಗಟ್ಟಿ ಮಾಡು; ದೃಢಪಡಿಸು; ಬಿಗಿಯಾಗಿ 
ಕಟ್ಟು” (ಪ್ರಛಣ್ಣ); ನಿಳಿನಿಂತಿರೆ ಗಡಾವಣೆಯಂ ಕೋರವಿಸಿ ಗಟ್ಟಸಲೇ 
(ರಾಮಾಶ್ವ. ೯೨-೧೩) ; ಕಡೆಗೆ ಸಾಲದವನ ಮನೆ ಅಳಾಗಬೇಕಾದೀತು. 
ಗಟ್ಟಸಿ ಹೇಳಿಬಿಡಣ್ಮಾ ರಟ್ಟಿಹಳ್ಳಿಗೆ ಹೋಗಲೋ ಹೇಗೆ? (ಸುವಸಂ. ೬೩). 

[ಗಟ್ಟ 4 -ಇಸ್ಕು) 

ಗಟ್ಟಿಸ್ಕು "ಘಟ್ಟಿಸ್ಕು' ನೋ. 

ಗಟ್ಟಿಹಾಲು "ಗಟ್ಟಿ ಪಾಲ್‌ ನೋ. 

ಗಟ್ಟು "ಗಟ್ಟಿ? ನೋ. 

ಗಟ್ಟುಣಿ (ನಾ). “ಇಂದ್ರಾಯುಧ' (ಅನಂನಾ.); “ವಜ್ರಾಯುಧ” 
(ಗಂಗಾಮ. ೧೧೦). [?] 

ಗಟ್ಟುವತನ (ನಾ). - ಗಟ್ಟಿಗತನ: ಗಟ್ಟುವತನದಿ ಮಂತ್ರಿಸಿ ಮಹಾ 
ಜ್ವಾಲೆಯ ಕಟ್ಟುವಳ್‌ ಕಡುನೀತಿಯಿಂದೆ (ಮೋಹತ. ೨೯-೩೦). 
[P. ಇದು "ಗಟ್ಟಿಗತನ?ದ ಅಪಲಿಖಿತವಿರಬಹುದು.) 

ಗಟ್ಟಿ "ಗಟ್ಟಿ? ನೋ. 

ಗಠಡಿ (ನಾ). ಗಂಟು; ಕಟ್ಟು: ಒಂದಕ್ಕಿಂತ ಬೇಕಾದಷ್ಟು ಹೆಚ್ಚು 
ಗಠಡಿಗಳನ್ನು ತಕ್ಟೊಂಡದ್ದಾದರೆ ಅದರ ಧಾರಣೆಯು ಒಂದೇ ಸಮ 
ಇರುವದು (ಮುಂಬವ್ಯಾ. ೭೩). "ಗದಡಿ? ಪರಾ. 

_ [4- ಮರಾ. ಗಕಡೀ; ಹಿಂ. ಗಕ್ಕೀ] 

ಗಠಾರ "ಗಟಾರು? ನೋ. 

ಗಠಾರು "ಗಟಾರು? ನೋ. 

ಗಡ್ಡ (ನಾ). ನಡುಗುವುದನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ. 

ಗಡಗೆಡ, (ದ್ವಿರುಕ್ತಿ): ಉದಯ ಕಾಲದಲೆದ್ದು ಗಡಗಡ [ಪಾಠಾಂ. 
ಗದಗದ] ನಡುಗುತ್ತ (ಪುರ ೦ದ. ೨-೨೬-೨); ತಗ್ಗುಬ್ಬುರಸ್ತೆಯಲ್ಲಿ 
ಉರುಳುತ್ತಿದ್ದ ಗಾಲಿಗಳ ಗಡಗಡ ಶಬ್ದ (ಪನರು. ೩೧೦); 
ಗಡಗಡ ಎನ್ನು ಐ ಗಡಗಡ ಎಂದು ಶಬ್ದಮಾಡು : ಪೃಥ್ವಿಗೆ ಸರ್ವಾ 
ಧಾರವುಯವಾದ ಧರಣಿ ತತ್ವಕ್ಕೆ ಗಡಗಡವೆಂಬ ಶಬ್ದವು 
(ವಡಶಾ. 21, ೨೯). 

ಗೆಡ್ಗ, ಗಟಿ (ನಾ). ೧. ಮಣ್ಣಿನ ಅಥವಾ ಲೋಹದ ಕೊಡ, 
— ಬಿಂದಿಗೆ: 4ಘಟಃ- ಗಡ? (ಶಮದ. ೨೫೫ ಪ್ರಯೋ) ; “ಗಡ (ಗಡಿ, 
ಗಡೆ), -ಘಟಜ ಕೊಡ ₹ (ತದ್ಭಕೋ. ೯). ಗಟ: ೧. “ಘಟಃ-ಗಟಂ? 
(ಕಾಶಕೃ. ೧೯). ೨. “ಶರೀರ” (ಅನಂನಾ.); (ರುದ್ರನಿ.); *ಗಟ- ಕೊಡ, 
ಶರೀರ? (ಕಲ್ಪದ್ರು.). [ಆ ಸಂ. ಘಟ] 

ಗಡ್ಕ (ನಾ). ಸಣ್ಣ ಕೋಟಿ, ದುರ್ಗ: ಗೋನೆಯ ಗಡಮಂ 
ಸಮಾಕದೊಳ್‌ ಸಾಧಿಸಿದಂ (ಕೆಳನೃ. ೩-೯). 

[4- ಮರಾ. ಗಡ; ಪ್ರಾ. ಗಢ] 

ಗಡ್ಕ ಗಡಂ, ಗಡ್ಕಾ, ಗರ್ಗ, ಗಳ, ಗಳಂ, ಗಳಾ (ಅ). ಸಂತೋಷ, 
ಮೆಚ್ಚಿಗೆ, ಆಶ್ಚರ್ಯ, ಆಕ್ಷೇಪ, ಹಾಸ್ಯ, ಅವಧಾರಣ, ದುಃಖ 
ಮುಂತಾದುವುಗಳನ್ನು ಸೂಚಿಸುವ ಮಾತು: *ಗಡ ಗಳ ಗಡಂ 
ಗಳವುಪಚಿತ ವಾರ್ತೆಯೊಳಮುಚಿತ ಸಂಭಾಷಣೆಯೊಳ್‌ ನ (ಶಮದ.೩೧೬); 
ಸಾಮಾನ್ಮಾವ್ಯಯಗಳು ೬. ಗಡಂ, ಗಡ, ಗಡಾ, ಗಳ (ಕೈಪಿಡಿ, ೫೨), 


೨೩೯೪೩ 


10 


25 


35 


49 


45]. 


ಗಡ 


5 


(1) ಸಂತೋಷಕ್ಕೆ: ಮಗನು ದಳಪಶಿಯಾದ ಗಡ ಕಾಳೆಗನ ನೋಡುನೆ 
ಸೆಂಬವೊಲು (ಕುವ್ಯಾಕ. ೨-೧). (1) ಮೆಚ್ಚಿಗೆಗೆ : ಆನಲರುಂ 
ಪಣ್ಣೂಂ ಬೀತೋವವು ಗಡ (ಪಂಪಭಾ. ೧-೫೫) ; ಅರಸುಮಗಂಗಡ 
ಕಲಿಗಡ ಪಹಿರಿದೀವಂಗಡ (ಸಮಪ. ಎನಗೆಂದಾ 
ವಿಕ್ರಮಾಂಕಂ ಗಡ ನಿಗಳಮನಿಕ್ಕಿಟ್ಟಿನೋ ಪೋವೊ (ಎಕ. ೪11, ಶಿವಮೊ. 
೬೪-೨; 1112). (ಸ) ಆಶ್ಚರ್ಯಕ್ಕೆ: ತೊಡಕಿದನು ಗಡ ಗರುಡ ಹಾವಿನ' 
ತಡಿಕೆವಲೆಯಲಿ (ಕುವ್ಯಾಕ. ೧೬-೩೦). (1೪) ಆಕ್ಷೇಪಕ್ಕೆ: ನುಡಿವೊಡೆ 
ನಾಚಿಕೆಗಡ (ಇ9ದಂಪೂ, ೪೦೫); ತಾಂ ಗಡ ನಮಂಗೀಗಳ್‌ ಮಾನಂ ಗಡ 
ನಾಮುಂ ಗಡೀಗಳಳಿಯಂದಿರೆವಿನ್ನುಂ ಗಡ ನಮಗಂ ತಮಗಂ ಸಂಗತ 
ಸಂಬಂಧ ಬಂಧುರಂ ಬಂಧುತನಂ (ಸುಕುಮಾ, ೨-೬೪). (೪) ಹಾಸ್ಯಕ್ಕೆ: 
ಪಡೆವಳ್ಳಂ ಗಡಮಾಬಲಕ್ಕೆ ದಲೆ ಧೃಷ್ಟದ್ಯುಮ್ನನೆಂಬೊಳ್ಳೆ (ಹಂಪಭಾ. 
೧೦-೩); ಹೆಂಡತಿಗಡ ಮಾಹೇಶ್ವರಿ ಗಂಡಂ ಗಡ ಜೈನ (ಸಮಪ. ೪-೧೨೬); 
ತಾಂ ಗಡ ಬಿಟ್ಟೊಡೆ ಮತ್ತಂ ಪಿಂಗದು ಡೊಂಕೆಂಬ ನಾಯ ಬಾಲದ 
ತೆಅದಿಂ (ಧರ್ಮಾಮೃ. ೨-೯೨). (೪1) ಅವಧಾರಣಕ್ಕೆ: ಒಡಲೊಳೆ 
ಜೀವಮಿರ್ದುಃ!ಡ ಸಂಚಿಸುತಿರ್ಪುದಂು ಪುಣ್ಮ ಪಾಪಮಂ ಗಡ ಬಟಾಳತ್ತ 
ಬೇಜಕಿ ಪೆಅತೊಂದೊಡಲೊಳ್ಗಡ ತಾನೆ ನಿಂದೊಡಂಬಡಿಪುದು ಧರ್ಮ 
ಕರ್ಮಫಲಮಂ ಗಡ ಸತ್ತನೆ ಮತ್ತೆ ಪುಟ್ಟುವಂ ಗಡ ಪುಸಿಕಾಣ ಡಂಬಮಿದು 
ಖೇಚರ ನೀನಿದನೆಂತು ನಂಬಿದೋ (ಆದಿಪು. ೨-೮). (vii) ನಿಶ್ಚಿತಕ್ಕೆ : 
ಏಂ ಗಡ ಚಿನಶಾಸನಮಾದ್ಯಂ ಗಡ (ಸಮಪ. ೨-೯೨) ; ಮಕ್ಕಳಿಲ್ಲದ 
ನಾರಿಯರು ನರಕಕ್ಕೆ ಸಲುವಯಿ ಗಡ' (ತೊರರಾ. ೧-೪-೩). ಗೆಡಂ: 
ವಿಂಂದಜಕಿಯದವರ ಕಾಲ್ಲಿಆಗುವೆಂ ಗಡಮೆಂದು (ವಡ್ಡಾರಾ. ೭-೧೯) ; 
ಎನಿತು ಗಡಂ ಸಯೋನಿಧಿ ಪರೀತ ಮಹೀತಳಮೆಂಬುದಾಂಪ ಬೀರ[ನ] 
ಪೆಸರಾವುದು (ಪಂಪಭಾ. ೩-3೫); ಉಂಬುದು ಕಳವೆಯ ಕೂಲ್ಗಡ 
ತಂಬುಲನಿರ್ಪೊತ್ತಿನುಣಿಸು ಮಾಹಂ ಕೇಳಿಲ್ಲೆಂಬಿನಿತೆ ಗಡಂ 
(ಧರ್ಮಾಮೃ. ೧-೧೩೯). ಗಡ್ಡಾ: ಗಡಾ, ಗಳಾ. (ಶಬ್ದಾನು. ೨೧ಪ್ರಯೋ); 
ಸಾಮಾನ್ಯಾವೃಯಗಳು . . . ಗಡಂ, ಗಡ, ಗಡಾ, ಗಳ (ಕೈಪಿಡಿ. ೫೨). 
(೪11) ದುಃಖಕ್ಕೆ: ಕೈಕಾಲ್ಗಳೊಳ್‌  ಜೀವವನಂಟಂಖಿಲ್ಲಿಯುಂ 
ಕಾಣದೆಯಕಟತಟವಯ್ಶೋ ಗಡಾ ಸತ್ತೆನೆಂಬೀ ಪವಣಿಂದಂ ಮುನ್ನಂ 
(ರಕ್ಬಾಶ. ೪೦). ಗರ್ಯ ು (ii) ಈಯದೆ ಇಜ್‌ಯದೆ ನನ್ನಿನುಡಿಯದೆ ನಣ್ಣಿ 
ಡೀವಂಗಲಾಪ್ಪಿ ಮುಯ್ದ್ವಮ್ಪಣಡೆದೊಂ ಗರ ಅಲೆಡೊಂ ಮೂದಲಿಪೊಂ 
(ಎಇ. ೫೫1೪ ; ೨೬-೧೪; 685). ಗಳ್ಳೆ: ಮುನ್ನಿಲೆ ತಾಂ ಮೇಣ್‌ 
ವೆಜಂ ಗಡಂ ಗಳಮಾದಂ ಕೆನ್ನಂ ನಿಲ್ಲೆಂದಿವನೆಂದುಂ (ಕವಿರಾ. ೨-೧೩);; 
(1) ಕೂಟದೊಳುಣ್ಮೆದ ಬೆಚ್ಚ ತಲ್ಕ್ಕೆಯೊಳ್‌ ಕೂಟ ಸುಖಂಗಳಂ 
ಪಡೆದನೇಂ ಚದುರಂ ಗಳ/ಬದ್ದೆ ದಲ್ಲಲಂ (ಪಂಪಭಾ. ೩-೮೨); ಗರ್ಬ್ಬಿತೆಯ 
ರಾರ್ಗ್ಗಳ ಚಂಡಲದೇವಿಯಂದದಿಂ (ಎಕ. ೪11, ಶಿವಮೊ. ೬೪-೮೯; 1112). 
(iv) ಸಾಲದೆ ಜೂದು ನಿಮ್ಮೊಳಗಿದೇಂ ಗಳ ಮಾಣಿಸಿಂ (ಫಂಪಭಾ. ೬-೭೪); 
ಏಂ ಗಳೆ ದವನಕ ಪಲವು ದಿನಂಗಳ್‌ ಕೆಂಡಟ್‌ಯೆವು (ಪಂಚತಂ, ೩೩-೨೦); 
ಆಲ್ಬ ಬರದ್ಧಿ ಗರ್ಭ ರಾಗಿಸಿ ಫೊರ್ದಲೇಂ ಗಳ ಕುದೈೆವದೊಳಂ ಫಲಮಾಗ 
ಲಾರ್ಪುದೇ (ಧರ್ಮಾಮ್ಮ. ೭-೭೮). (೪) ನೀಂಗಳ ಕಾಲ್ಲರ್ಚಿದ ನೀಕುಂ 
ಗಂಗೆಯ ನೀರುಮೆಂಬಿವೀ ನಿಖಿಳ ಜಗನ್ಮಂಗಳಕರಂ (ಕಾವ್ಯಾವ. ೯೧). 
ಗಳಂ: ಅನ್ಯಯಂ , .. ಗಡಂ ಗಳಂ (ಶಬ್ದಾನು. ೨೦ ಪ್ರಯೋ). 
ಗಳಾ: ಅನ್ಮಯಂ - ೬ ೬ ಗಡಾ, ಗಳಾ (ಶಬ್ದಾನು. ೨೧ ಪ್ರಯೋ). 


[?) 


೧-೪೭) ; 


ಗಡ್ಕ ಗಡ್ಮಾ, ಗಾಡ್ಕ (ಅ). (ಉಕ) ಬೇಗನೆ; ಜಾಗ್ರತೆಯಾಗಿ; 


ಕ್ಷಿಪ್ರವಾಗಿ: (8). -ಗೆಡ್ಕಾ : ಸಾಮಾನ ಗಡಾ ಸಿಗಾಣಿಲ್ಲಾ. ತಡಾ 
ಆತ ಅಂದರ ಅಷ್ಟ ತಾಟೂ ಮುಣಿ ನಾಕರಿ (ರಕ್ಷಧ್ವ. ೫೦) 


ಗಡಂ 


ಗಾಡ್ಕೆ : ನೀ ಹುಲುಮನುಜ ನಿನ್ನನ್ನುಗಾಡ ಕಿನ್ನದಲೆ ಹೆಣಗಿಸುವೆ 
ಹಿಂಸೆಯಲಿ (ಜಿನಭಾ. ೧೫-೫೫) ; ರಾಮಪ್ಪ ನಡಿ ಮತ್ತ ಗಾಡ ಬಂದು 
ಬಿಡಾನ ' (ನಮ್ಮಳ್ಳಿ. ೪). 


ಗಡಗಡ್ಕ, ಗೆಡಾಗಡಾ (ದ್ವಿರುಕ್ತಿ): ಗಡಗಡ ಉಂಡು ಮೇವು 
ಹಿರಕೊಂಡು ಬಂದು ಹಾಕ್ರಿ; (ಬೆಳುಮ. ೧೫೬); ಗೌಡರು ಗಡಗಡ 
ಮುಗಸಂದರು (ನಾಧಾರಿ. ೩೦), ಇಕಾ ಗೌಡಾ ಎಲ್ಲಾ ಗಡಾಗಡಾ 
ಹೇಳ್ತೇನಿ (ವಿಂಚಿಹು. ೧೩೨). [?] 
ಗೆಡಂ "ಗಡ್ಕ' ನೋ. 
ಗಡಂಗ "ಗಡಂಗು' ನೋ. 
ಗಡಂಗಣ (ನಾ). ಎ ಗಡಂಗು: ಅವನೊಂದಿಗೆ ಹರಟಿಕೊಚ್ಚುತ್ತ 
ಗಡಂಗಣಕ್ಕೆ ಕರೆದು ತಂದಿದ್ದ ಬನುವ (ಬನಸಿ. ೨೧). [ಆ ಗೆಡಂಗು?) 
ಗಡಂಗು, ಗಡಂಗ (ನಾ). ೧.- ದಾಸ್ತಾನು ಮಳಿಗೆ; ಗೊದಾಮು: 
ಶೇಖರಿಸಿದ ಸಾಂಬ್ರಾಣಿಯನ್ನು ಭದ್ರವಾಗಿಡಲು ಒಂದು ಗಡಂಗೂ ಇದೆ 
(ಪ್ರವಾಇ.1, ೮೯) ; ತರಗಿನ ಪೇಟೆಯ ಗಡಂಗುಗಳು (ಮಹಾಗ. ೭೯). 
೨. ಮಾದಕವಸ್ತುಗಳನ್ನು ಮಾರುವ ಮನೆ; ಹೆಂಡದಂಗಡಿ; 
ಪಡಖಾನೆ: ಗಡಂಗಿನಲ್ಲಿದ್ದ ಎಲ್ಲರಿಗೂ ಕುಡಿಯಲು ಹೇಳುತ್ತಾನೆ 
(ನಾಡಿಗೇ. ೩೯) ; ಸಂಜೆ ಗಡಂಗಿನಲ್ಲಿಷ್ಟೇ ವೆಂಕಟಪ್ಪನ ಈ ಉಪನ್ಮಾಸ 
ಮಾಲೆ (ಅನ್ನಪೂ. ೬೬). ಗಡೆಂಗ: ೨. ಈ ಮನೆಯನ್ನು "ಗಡಂಗ' 
ನೆಂದು ಭಾವಿಸಿರುವಿರಾ? (ಮುತ್ತೆ 4ದೆ-೦೦) ; ಕುಡುಕ ಸಂಜೆಯವರೆಗೆ 
್ನ ಮನಸ್ಸಿಗೆ ಬುದ್ಧಿ ಹೇಳಿ ಬಳಿಕ ಗಡಂಗದ ಮಾರ್ಗಹಿಡಿಯುತ್ತಾನೆ 
ಸ 1 ಸಂಗಡಿಗರೊಡನೆ ಗಡಂಗಕ್ಕೆ ಹೋಗಿ ಯಥೇಚ್ಛ, 
ಹೆಂಡಕುಡಿದು (ಕಲಿಕು. ೧೩೬). 
[ದೇ. ॥ ತಮಿ. ಗಿಡಜ್ಜ; 
ತೆಲು. ಗಿಡ್ಡಂಗಿ ,/ ಹಿಂ. 
ಆಂಕಂಳಗ 
ಗಡಕ (ನಾ). ಒಂದು ಬಗೆಯ ಹೊಂಬಣ್ಣದ ಮಿಸಾನು : (ಕ). 
[ಆ ಸೆಂ. ಗಂಡಕೀ?]. 
ಗಡಕರಿ (ನಾ). .೧. ಕಿಲ್ಲೆಯ ಕಾವಲುಗಾರ; ಕಿಲ್ಲೆದಾರ: 
ಇಲ್ಲಿಯ ಗಡಕರಿಗಳು (ಕಾವಲುಗಾರರು) .... ಬಂಡಾಯಮಾಡಿದ್ದರು 
(ಕಭಾಗೆ. ೬-೧೬). [«- ಮರಾ. ಗಡಕರೀ] 
ಗಡಕುಹಾಕು (ಕ್ರಿ). ಕೇಕರಿಸು: ಬಣಕಾರರು ಇನ್ನೊಂದು ಸಲ 
ಗಡಕುಹಾಕಿ ಎಲೆಆಡಕೆ ತಂಬಾಕಿನ ಹಿಂಡಿಯನ್ನು ಹೊರಗೆ ಉಗುಳಿ 
. «ಎ ಅಣಿಮಾಡಿದರು (ಸುವಸಂ. ೫೧). 
[ಗೆಡಕು ? * ಹಾಕು (ಆ ಪಾಯ್ಕು,)]' 
ಗಡಗಂಚಿ, ಗಡುಗಂಚಿ (ನಾ). ಮನೆಯಲ್ಲಿ ಪದಾರ್ಥಗಳನ್ನಿಡಲು |; 
ಗೋಡೆಗೆ ಹೊಂದಿಸಿ ಮಾಡಿದ ಅಟ್ಟಣೆ; ಬಡು : ಹತ್ತಿರವೇ ಇದ್ದ 
ಗಡಗಂಚಿಯನ್ನು ಹಿಡಿದುಕೊಂಡು ಹೇಗೋ: ನಿಂತುಕೊಂಡಳು (ಎರಸೆ. 
೩೮) ; ಮಂಚದ ಮನೆಯಲ್ಲಿ ಗಡಗಂಚಿಯ ತುಂಬ ಒಡವೆ (ಬಿನ್ನಹ. 
೩೨); ಸಕ್ಕಮೇಜು, ಗಡಗಂಚಿ, ಬಡು (870೬. ಇಂಕನ). ಗೆಡುಗಂಚಿ: 
ಆಲ್ಲಿ ಗಡುಗಂಚಿಗಳ ಮೇಲೆ ಕಾಳಿನ ಚೀಲಗಳ ಸಾಲುಗಳು ಅಡಕಲಾಗಿ 
ನಿಂತಿವೆ (ಹಬ್ಬಿ ಬ. ೧೯). 
[4- ಮರಾ. ಘಡವಂಚೀ; ಓಂ. ಘಠಡೋಂಚೀ 
ಗಡಗಡ, "ಗಡೃ' ಪರಾ. 
ಗಡಗಡ್ಕ "ಗಡ್ಕ' ಪರಾ. 


ಮಲ. ಗಿಡಣ್ಣು ;, ತುಳು. ಗಡಂಗು; 
ಗಿಡಂಗೀ ; ಬಂಗಾಳಿ. ಗುಡಾವತಿ". / ಇಂ, 


ಗಡಗಡನೆ (ಅ). ಒಂದು ಅನುಕರಣಾವ್ಯಯ :' ನದಿಯುತಾ ಚಲಿಸಲು |45 


ಮಠಂಗಳು ಗಡಗಡನೆ ನಡುಗುವವೊಲು (ನಿಭಾಗ. ೧೧-೨೪-೬೭) ; | 


೨೩೯೪ 


ಗಡಣ 


ಎಂದು ನುಡಿದ ಮಾತಿಗೆ ಗಡಗಡನೆ ನಡುಗಿ ಬಿಜ್ಜಳನೃಪಂ ಬಸವನ 

ಮೊಗಂ ನೋಡಿ (ಬಸರ. ೬-೭೮) , ಒಡೆದು ದೀಬ್ರಹ್ಮಾಂಡಮಂಡಲ 

ಗಡಗಡನೆ ನಡುಗಿದುದು (ಕುವ್ಯಾದ್ರೋ- ಪರಿ. ೨೮೦). 
(ಗಡಗಡ, + -ಅನೆ,] 

5 | ಗಡಗಡಿಸು (ಕ್ರಿ). ನಡುಗು; ಅಲುಗು; ಕೆಂಪಿಸು: ಗದಗದಿಸುವ 
| ಮೊಲೆ ಗಡಗಡಿಸುವ ತೊಡೆ ಕೆದರ್ವ ಢಾಳದ ಕಡೆಗಣ್ಣು (ಭರ ಚ. 
೧೩-೬೭) ; ರಾಷ್ಟ್ರ ಕೂಟ ಸಿಂಹಾಸನ ಗಡಗಡಿಸುವುದೆಂದು ಭಾವಿಸಿದನೆ 
(ವೀರಬಂ. ೬೫). (ಗಡಗಡ್ಮ*- -ಇಸ್ಕು) 

ಗಡಗೆಡೆ (ನಾ). ಬಾವಿಯಿಂದ ನೀರು ಸೇದಲು ಅನುಕೂಲವಾದ 
ಗಾಲಿ; ರಾಟಿ: ಬಾವಿಯ ಗಡಗಡೆಯ ಮೇಲೆ ಇಳಿಬಿಟ್ಟ ಹಗ್ಗದ 
ಕೊಂಡಿಗೆ ಕೊಡವನ್ನು ಸಿಕ್ಕಿಸಿ... ಬಿಟ್ಟಿ ಳು (ಮೂರುದಾ. ೧೬೬); 
ಬಲಪ್ರಯೋಗದ ದಿಕ್ಕನ್ನು ಬದಲಾಯಿಸಲು ಅನುಕೂಲಿಸುವ ಒಂದು 
ಸರಳಯಂತ್ರ ಸಲಕರಣೆ : ಲಾಟಿ; ಕನ್ಪಿ; ಗಡಗಡೆ (7೬). ಇಂಕನಿ). 

[4 ಮರಾ. ಘಡಘಡಾ] 
15| ಗಡಗುಟಸು (ಕ್ರಿ). ಅಲ್ಲಾಡಿಸು; ನಡುಗಿಸು: ಅತ್ಮಹತ್ಮೆ ಮಾಡಿ 
ಕೊಳ್ಳುವಳೇ ಎನ್ನುವ ಭಯ ಮಾಸ್ತರನ್ನು ಗಡಗುಟ್ಟಸಿಬಿಟ್ಟತು 
| (ಕಾವೇರಿ. ೧೮೨). [ಗಡಗುಟ್ಟು + -ಇಸ್ಮು) 

ಗಡಗುಟ್ಟು (ಕ್ರಿ). ಭಯಪಡು ; ನಡುಗು; ಬೆದರು: ಇದ್ದಕ್ಕಿದ್ದಂತೆ 

ST ಸಟ ಕಾಯೊಂದು ದಡಕ್ಸ ನೆ ಮನೆ ಅಂಗಣದಲ್ಲಿ ಜಿದ್ದಾ ಗ 
ಒಮ್ಮೆ ಗಡಗುಟ್ಟಿ ನಡುಗಿದರು (ಪದ್ಮ. ೧೭). (ಗಡ್ಮ*- ಕುಟ್ಟು 
ಗಡಗೆ "ಗಡಿಗೆ? ನೋ. 

ಗಡಚಿಕ್ಕಿಸು (ಕ್ರಿ). ಕಿವಿಗೆ ಕರ್ಕಶವಾಗಿಸು; ಕರ್ಕಶವಾದ ಧ್ವನಿ 

ಯಿಂದ ಕಿವಿಯನ್ನು ಕೆವುಡಾಗಿಸು: ಬಜಂತ್ರಿಯ ಹಾಗೂ ಸನಾದಿಯ 

ಒಡಕಲದನಿ ಕಿವಿಯನ್ನು ಗಡಚಿಕ್ಕಿಸಿ ಬಿಟ್ಟಿತು (ವೈನಿ. ೭); ಕಿವಿಗಳನು 
ಗಡಚಿಕ್ಕಿಸುವಂಥ ಗರ್ಜನೆ (ಮುಂಬಯಿ. ೫-೭೦). 
[ಗಡಚಿಕ್ಕು + -ಇಸ್ಕು] 

Se (ಕ್ರಿ). ಗೆಡುಸಾಗು ; (ಕಿವಿಗೆ) ಕರ್ಕಶವಾಗು : ಕೆಂಪು 

ಮೋರೆಯ ದಂಡು ತಪು ತುಬಾಕಿ ಗಡಚಿಕ್ಕಿ (ಲೋಕಗೀ. ೨೨೨) ; 

| ಅವನು ನೆಲಕ್ಕೆ ಕಾಲೂರಿದ ಕೂಡಲೇ ಜನರು ಕಿವಿ ಗಡಚಿಕ್ಕುವಂತೆ 

ಚಪ್ಪಾಳೆ ತಟ್ಟ EN (ಕಪಪು. ೫-೧೦) ; ಗಡಚಿಕ್ಳುವ ಗುಡು ದನಿ 

ಯನ್ನು ಆಲಿಸಿರಿ (ಜನನಾ. ೧೨೯). [ಗಡಚು (ಆ ಗಡುಸು) * ಇಕ್ಕು) 

'ಗಡಚು 1ಗಡುಸ ು ನೋ. 

ಗಡಚುತನ "ಗಡುಸುತನ' ನೋ. 

ಗಡಣ, ಗಡಣೆ, (ನಾ). ೧.ಕೂಡಿಸುವಿಕೆ ; ಸೇರಿಸುವಿಕೆ. "ಗಡಣಿಸು' 
ಪರಾ. ೨. ಸೀಟ ಸಮೂಹ; ರಾಶಿ: *ಗಡಣವೆನಲದೆ ಸಮೂಹಂ” 
(ಕಶರ. ೩೦); “ಗಡಣವಂಗಡಂಕಿಕ್ಕಿಂದಂ, .. ಸ್ತೋಮಾಭಿಧಾನಂ ” 
(ಕವಿಕಂ. ದೇವರ ಪಡೆಗಡಣದೆ ಫೊಗಲ್ಮುದಿನತನೂಜನ 
ಗಂಡಂ (ಪಂಪಭಾ. ೧೨-೨೧೬), ನುಡಿಯ ಗಡಣವ ಮರೆದು 
ತೆರೆಹಿಲ್ಲದಿದ್ದರೇನು (ಮಹಾದೇ. ಬ ೧೧೪-೨೬೦); ಗಡಣಜಿ ಮಾದೇವಿಯ 
ಬಗೆಯೊಡೆಯನ ನೊಸಲೊಳ್‌ , .. ಬಿಡೆ ನಟ್ಟುವು ಕಾವನೆಂಬುಗಳ್‌ 
ತಾವೈದುಂ (ಕಬ್ಬಿಕಾ. ೩೦೭) ; ಪೊಡಮಡುತ ನಿಗಮಗಳರಸುವ ಅಭನನ 
ಗಡಣಕೆಣಿಯಾರು (ಸರ್ವಜ್ಞ. ೨೧೬); .ಪಡೆವಳರಾಕೆ ವಾಳರೆ ಗಡಣಂ 
ನೆರೆದಿರೆ (ರಾಮಾಶ್ವ. ೩. ಸಹವಾಸ; ಕೂಟ ; ಸಂಗ: 
ಪರಸ್ತ್ರೀಯರೊಳ್‌ ಗಡಣಂ ನನ್ನಿಗೆ ಬೀಗುವರ್‌ ನುಡಿತೊದಳ್‌ ದೋಸಕ್ಕೆ 
ಪಕ್ಕಾದೆ ದಂಬದ ಗಣ್ಣರ್‌ ಕಲಿಕಾಲದೊಳ್‌' (ಎಕ, 11, ೧೩೩-೬೯; 982); 
ನನಲಕ್ಷ್ಮಿಯ ಬೆಡಂಗಿನೊಡನೆ ಗಡಣಮನೊಡರಿಸುವ(ವರ್ಧಫು.೨-೩೭ವ); 


10| 


20 


25 


30 


೧೦೬); 


೫೦-೯). 


ಗಡಣಂಗೊಳ್‌ ೨೭೪೫೪ ಗಡಬ 


ದೇವನಿದ್ದನು`ವೀರಭಟಿ ಸುಗ್ರೀನ ಲಕ್ಷ್ಮಣರುಗಳ ಗಡಣದಲಿ (ತೂರರಾ.| : ಹೊನ್ನ ಹರಿನಾಣಸಾಹಸ್ರದೊಳು ದಿವ್ಶಮೃಷ್ಟಾನ್ನಂಗಳಂ . .-. ಗಡಣೆಸಿ 
೫-೯-೧೮). ಗೆಡಣೆ:೧. "ನುಡಿಗಡಣೆ' ಪರಾ.೪: ಮೇಳ;.-ಗಾಯನ | (ಗುರುಚಾ. ೬-೫೯) ; ಭಕ್ಷ ಭೋಜ್ಯಾದಿ ವಸ್ತುಗಳನು ಸರಿಯಾಣದಲ್ಲಿ 
ಗೋಷ್ಠಿ : -ಕನಕಗೋಪುರಂಗಳೊಳಗಣೆರಡುದೆಸೆಯ ಗುಣಣೆಯಿಂ |... ಗಡಣಿಸಿ` (ಸಿದ್ಧೇಷು. ೨೨-೮೯). ಘಡಣಿಸು :` ೧. ವೀರಭಟಾವಳಿ 
ವಿಳಾಸನಿಯರ ಗಡಣೆಯಿಂ (ಪಂಪಭಾ, ೧-೫೮) ; ಕಡೆಯ ಪೆಂಡೆಯದ | ಯಾಂತು ಪಂಥಮಂ ಘಡಣಿಸೆ ಪೆಂಹಿನೋಲಗಮನಿತ್ತೆಸೆದಂ ನೃಪರಾಜ 
ನಟ್ಟುವರು ಮದ್ದಳಿಗರು: ಗಡೆಣೆಯ ತಾಳಧಾರಿಗಳು ಬಿಡಯವಿಲ್ಲದ| 5 | ಕುಂಜರಂ (ಉದ್ಭಟ. ೨-೧೨). [ಗಡಣ + -ಇಸ್ಸು] 
ಗೀತವಾದ್ಯ -ವಿದ್ಯಾಧಿಕ ಪಡೆಯಿದ್ದುದೊಡ್ಡೋಲಗದಿ (ಮೋಹತ. ಗಡಣೆ, "ಗಡಣ? ನೋ. 

೨೦-೩೭). “ ಹಾಡುವಿಕೆ'' (ಸಂಪೂ). ೫. ಗ ಗದ್ದಲ; | ಗಡಣೆ. (ನಾ). ೧. ಎಣಿಕೆ; ಆಲೋಚನೆ ; ಚಿಂತೆ: ಕಾಯದ ಗಡಣೆ 
ಆಡಂಬರ; ಪದವಾಕ್ಕವಿದರಾಗೆ ವಾದಗಡಣೆಯ ಬಿಟ್ಟು ಒದವಿಪರು | " ಕೆಲಬರಿಗುಂಟು ಜೀವದ ಗಡಣೆ ಕೆಲಬರಿಗುಂಟು ಭಾವದ ಗಡಣೆ ಕೆಲಬರಿ 
ದಿಟದರಿವ (ಮಂಕುಕ. 1 ಗುಂಟು, , . ಪ್ರಾಣಲಿಂಗದ ಗಡಣೆ ಆರಿಗೂ ಇಲ್ಲ (ಬಸವ. ೮೦೭); 
[೮ ಸಂ. ಘಟನ] |10| ಜಡಿವ:ಹಗೆಯನು ಕಾಲಕರ್ಮದ ಗಡಣೆಯನು ಸುಖದುಃಖದುದಯದ 


ಗೆಡಣಂಗೊಳ್‌, ಗಡಣಗೊಳ್‌, ಗಡಣೆಗೊಳ್‌ (ಕ್ರಿ). ೧. ಗುಂಪಾಗು; ಕಡೆ ಮೊದಲ ಕಾಣಿಸುವನಾವವನೆಂದನು (ಕುವ್ಕಾಅ. ಓರಿಇ, ೨೧-೩೧). 
ಒಟ್ಟುಗೂಡು; ಮೇಳವಿಸು; ಹಿಂಡುಗಟ್ಟು : ಪಸರಂಬಡೆದಂ; [<ಸಂ. ಗಣನ] 


ಗಡಣರಗೊಂಡಂ (ಕಮದ. ೧೬೭ ಪ್ರಯೋ) ; ಮೃಗಂ ಗಡಣಂಗೊಂಡು | ಗಡಣೆಗೊಳ್‌ "ಗಡಣಂಗೊಳ್‌'- ನೋ. 
ಬರಲೈ (ದಶಕು. ೧-೩೦); ಕಿನ್ನರಿಯ ಸರಸಸಂಗೀತಮಂ ಕೇಳ್ದು | | ಗಡದು "ಗಡದ್ದು' ನೋ. 
ಗಡಣಂಗೊಂಡು ಪೆಡೆಯೆತ್ತಿ ನಲಿನ ನಾಗಂಗಳಂ (ಶಬಶಂ. ೩-೩೫ ವ).|15| ಗೆಡದ್ದು, ಗಡದು (ಗು). ೧. ಗಡುಸಾದ; ದಪ್ಪವಾದ. ೨. ಆಳ 


ಗೆಡಣಗೊಳ್‌ : ೨. ಕೂಡು; ನೆರೆ: ಅವಳಲಿ ಗಡಣಗೊಂಬ ವಾದ; ಗಾಢವಾದ: ಕೊನೆಗೆ ಗಡದ್ದು ನಿದ್ದೆ ಹತ್ತಿದ್ದನ್ನು ತಿಳಿದು 
ಮಹಾತ್ಮರಿಗೆ ಮೈವಳಿಯೊಳಿಹಳೆಂದ (ನಿಭಾಗ. ೫-೮-೨೪): (ಮುಂಬಯಿ. ೩-೫೧). ೩. ಹೇರಳವಾದ; ವಿಶೇಷವಾದ: ಮರ 
ಗೆಡಣೆಗೊಳ್‌ : ೧. ಮತ್ತೆ ಮತ್ತುರನಣಿಸಿ ದೈತ್ಮರಂ ಗಡಣೆಗೊಳ್ಳದೆ ಕಾಲನಿಗೆ ಗಡದ್ದು ಇನಾವರಿ ಆಗಬೇಕು. (ಔದಾಉ. ೧೬೧). (ನಾ). 
ಪತ್ನುತಿರ್ದುದಮರವ್ರಾತಮೇನೆಂಬನದ್ಳುತವನು (ಚೆಬಪು. ೪೨-೪೩). ೪. ವೈಭವ ; ಭರ್ಜರಿ: ಮಗಳ ಮದುವೆ ಆದಸ್ಟು ಗಡದ್ದಿನಲ್ಲಿ 
೨. ಕಾಮಾರಿಭಕ್ತರು ವಾರವನಿತೆಯರ' ಸಂಗಸುಖಮಂ ಗಡಣೆಗೊಂಬರೆ |20| ನಡೆಯಲೆಂದು (ಮರನು. ೧). ಗಡದು : ೨. ಗಡದು ನಿದ್ದೆಮಾಡಿದವ 
(ಬಸಪು. ೪೦-೭೯). [ಗಡಣ * ಕೊಳ್ಳ) ನನ್ನು ಕಂಡು (ಬೆಟ್ಟಹೊ. ೬೬). 
ಗಡಣಂಬಡೆ (ಕ್ರಿ). 'ಗುಂಪಾಗು; ಒಟ್ಟಾಗಿಕು; ಸಾಲುಗೊಳ್ಳು: ಗೆಡದ್ದಾಗು - ಹೇರಳವಾಗು; ಪುಷ್ಕೃಳವಾಗು : ಎಲ್ಲರೂ ಗಡದ್ದಾಗಿ 
ರೆದನಂ ಗಡಣಂಬಡೆದಾರದನಂಗನ ತಕೀರ್ತಿಲತೆಯ ಬಿತ್ತೆನಿಸಿರ್ದು6 ತಿಂದರು (ಮೂಲಾನ. ೪೭); ಸುವಾಸಿನಿಯರಿಗೆ ಗಡದ್ದಾಗಿ ಊಟ 
ಪುದು ತನ್ನ ಕಾಂತಿ ಪವಿಗೆನಿಪುದು ತನ್ನವಪಲ್ಲವೋಪಮಾನಾಧರೆಯಾ ವಾಯಿತು (ಪ್ರಶ್ನೆ. ೧೪೨); - ನಾನೂ ಗಡೆದ್ದಾಗಿ ಉಂಡಿದ್ದೆ (ಮಲೆಮ. 
(ಜಗವಿ. ೧೦-೩೭). [ಗಡಣ + ಪಡೆ,] 25, ೨೯೯). [4 ಮರಾ. ಗಡದ] 
ಗಡಣಗೊಳ್‌ "ಗಡಣಂಗೊಳ್‌' ನೋ. | ಗೆಡನೆ (ಅ).: ಒಡನೆ; ಕೊಡಲೆ: ಒಡನೆ ಹೋಗಿ ಬಡತನ ಗಡನೆ 
ಗಡಣಿಗ (ನಾ). ಕೂಡಿಕೊಂಡಿರುವವನು ; ಸಂಗಡಿಗ; ಜೊತೆಗಾರ: ಬಂದಿತು (ಫುಕರದ. ೩-೧೫೨-೨) ; ಒಡನೊಡನೆ ನಿರ್ಮಿಸುತ ಲಿಂಗ 
ಗಡಿಣಿಗರು ಮೂದಲಿಸಿ ಕವಿದುದು ರಾಯರಾವುತರು ( ಕುವ್ಯಾಭೀ.೪-೫೫); | ಪೂಜಾದಿಖಿಂಂ ಗಡನೆಯಾರೋಗಣೆಗೆ ನೀಡಿಯಾರೋಗಿ ಪುದು ದೇವ 
ಎಲವೊ ನಿನ್ನಯ ಗಡಣಿಗರ ಕರೆ ಕಾಯ್ದುಕೊಳಲಿ (ಕುವ್ಯಾದ್ರೋ. | (ನುಹಾವಿ: ೧೧-೧೯) ; : ಮೃಡನ ಪೆಂಡತಿಯನ್ನರೂಧತಿ ತೊಡೆಯ 
೧೬-೪೫). [ಗಡಣ + _ಇಗ] 30 | 'ಮೇಲೆತ್ತಿರಿಸಿಕೂಂಡಳು ಗಡನೆ ಮೈದಡವುತ್ತಲಾಕೆಯ ಮುಖವ 
ಗಡಣಿಸು, ಘಡಣಿಸು (ಕ್ರಿ). ೧. ಗುಂಪಾಗು; ಒಟ್ಟುಗೂಡು : | | ಚುಂಬಿಸುತ (ಪಾರ್ವಪ. ೩೧); ಹನಿಹನಿಗೂಡಿ ಮಾಗಿ ಗಡನೊಂದೆ 
ಜೊತೆಗೂಡು : ಚಿತ್ರಲೇಖೆ ಚಿತ್ರದ ಪಟಮಂ ಸಸರಿಸಿದಳೊರ್ಮೆ ರೆಸವಾಗಿ (ಉಯ್ಯಾಲೆ. ೭೮-೧೧). [ಗೆಡ್ಕ + -ಅನೆ] 
ಗೆಡಣಿಸಿ ಪಸರಿಸುತಿಕಿ EE ಕಣ್ಣುಂ ಮನಮಂಂ (ಜಗವಿ. ಗಡಪ್‌ "ಗಡಪ್ಪು' ನೋ. 
೧೭-೧೧೬) ; ಪರಿಚಾರಿಳೆಯರ್‌ ಗಡಣಿಸಿ ಬರೆ (ಪುಣ್ಯಾಸ್ರ. ೩-೪೯); ಗಡಪಾರೆ "ಗಡಬಾರೆ' ಕೋ. 


ಓಡುವುದು ಗರುವಾಯಿಯೇ ಭಯ ಬೇಡ ಭೂಮಿಪರೆನ್ನ ತೇರಿನ ಕೂಡೆ |3  ಗೆಡಪು 'ಗಡಪ್ಪು' ನೋ. 
೬ 1 ಪೊಟ್ಟೆಯಿಂ ಕರುಳ್ಗಡಣಿಸಿ ಪಾಯ್ವಿನಂ | ಗಡಪ್ಪು, ಗಡಪ್‌, ಗಡಪು (ನಾ). ೧. ಅಡಗುವಿಕೆ; ಕಣ್ಣಿಗೆ 


ತುಳಿದುದು . . . ಮತ್ತವಾರೆಣಂ (ರಾಜಶೇ. ೬-೮೩). ೨. ಸೇರಿಸು; ಕಾಣದಾಗುವಿಕೆ ; ಮರೆಯಾಗುವಿಕೆ: ಈ ಚಮತ್ಯಾರದ ಪ್ರಕರಣ 

ಜೋಡಿಸು; ಹೆಣೆ: ಮಾಲೆಗೆ ಬಟಂವಟಃ ತನ್ನೃಪನಾಲೆಯ ಕಣ್ಮಲರ ವನ್ನು ಹಾಗೇ ಗಡಪ್ಪು ಮಾಡಿ (ವೈಭವ. ೧೨೪). ಗಡಪ್‌ ೨. ನುಗು 

ಮಾಲೆಯೆನೆ ಮಾಲೆಯನಾ ಬಾಲೆ ಭವಬದ್ಧ MRE ಮಾಲಾನ್ತಿ ತಃ ವುದು: ತಿಂದುಹಾಕುವುದು; “ದಕ್ಕಿಸಿಕೊಳ್ಳುವುದು : ಏಳುನೂರು 
ಮಮಿತತೇಜನೊಳ್‌ ಗಡಣಿಸಿದಳ್‌ (ವರ್ಧಪು. ೯-೪೬); ತಡಿಯ ಬಲಿಸುವ |4 ರೂಪಾಯಿ ಇಟಿ ದ್ದೆ. ಅವನ್ನು ಎಲ್ಲ ಗಡನ್‌ ಮಾಡಿದರು (ರಕ್ತಧ್ವ. ೧೧೧). 

ಗುಳಿನ ಜಕಿಂಚೆಯ ಗಡಣಿಸುವ ಹಕ್ಕರಿಕೆಗಳನಾಯ್ಡಡಸಿ ಹೊಲಿಸುವ ಗಡಪು: ೧. ಜಗಲಿಯ ಮೇಲೆ ಯಾರದೊ ಸುಳಿವಿಲ್ಲ. ಎಲ್ಲರೂ ಎಲ್ಲಿ 

(ಕುವ್ಯಾಭೀ. ೫-೩೭); ಹಡಗು ದ್ವಿ ₹ಸಕೆ` ಹೋಗುತಿರಲಲ್ಲಿ 'ವಸ್ತುವ ಗಡಣಿಸಿ ಗಡಪಾದರೋ ? (ಮೂರುದಾ. ೧೩). 

ಕಳುಹುವನಂತೆ (ಭರಚ. ೩- ಚ ೨. ನೆರವೇರು; ಘಟಿಸು: ತೊಡಗಿದ ಗಡಪ್ಪುನಾಡು - ಮ್ಯಯಿಸು; ಖರ್ಚುಮಾಡು: ಹಣವನ್ನು 

ಕಾರ್ಯಂ ದೈವದೆ'ಗಡಣಿಸಲದು ತಾಂ ಸಮಾಹಿತಂ ತಿಳಿಪಲ್‌' (ಉದಯಾ. ಎಸ್ಟಿತ್ತರೂ ಎಲ್ಲವನ್ನು ಗಡಪ್ಪು ಮಾಡುತ್ತಾ ನೆ (ರೂಢಿ). 

೧೧) ೩. ಸಾಲಾಗಿ:ಬಡಿಸು; ಸರಿಯಾಗಿ ಎಡೆಮಾಡು: ಓಗರ ಭಾಜನ | 45 [+ ಹಿಂ. ಮರಾ. ಗಡಪ” ; ಆರ. ಗರ್ಬ್‌] 


ವಿಲ್ಲದೆ ಗಡಣಿಸಿ-ಭೋಜನವಿಲ್ಲದೆ ತೃಪ್ತಿಯಾಯಿತ್ತು (ಅವಚಂ.೧೨೬-೫೭೬); ಗಡಬ "ಗಡುವು? ನೋ. 
151 


ಗಡಬಡ 


ಗಡಬಡ, ಗಡಬಡಿ, ಗಡಬಡೆ, ಗಡಿಬಿಡಿ (ನಾ). ೧. ಅವಸರ; 
ಆತುರ; ತ್ವರೆ: ಬಜಕಿಯ ಗಡಬಡಗಳಿಂದಜ್ಞರಂ ಕೆಲರನಲೆದು ಹರಿಯ 
ನಾನೆಂದಹಂಕರಿಸಿಕೊಂಡಿರ್ಪುದಂ ಪರಿಹರಿಸಿ (ಪದ್ಮ ರಾ. ೯-೧೪) ; ಬೀದೀ 
ತುಂಬ ಜನವೇನೋ ಓಡಾಡುತ್ತಿದ್ದರು, ಗಡಬಡ (ಚೆಂಗೂಲಿ,. ೧೧೨). 
೨. ಗೊಂದಲ; ಗದ್ದಲ; ಕೋಲಾಹಲ: ಸಡಗರೆಂಗಳು ಬಜಕಿಯ 
ಠಕ್ಕಿನ ಗಡಬಡಂಗಳು (ಬಸಪು. ೫೬-೧೭) ; ಅಡಿಗೆಡಿಗರಸನ ನೋಡಿಡೆರೆದೆ 
ಸೋತು ಗಡಬಡನಹುದಾಟವೆಂದು (ಭರಚ. ೧೨-೧೧೯). ಗೆಡಬಡಿ: 
೧. ಕೆಲಸದ ಗಡಬಡಿ ಇರಬೇಕರಿ (ಬಿಂದಯ. ೫೫) ; ಹೀಗೆ ಗಡಬಡಿ 
ಮಾಡಿದರೆ ಹೇಗೆ (ಅಶೋಕ. ೩). ೨, ವಾದ್ಯದ ಗಡಣ ನೊಜಕಿದುದು 
ಪಾಠಕರ ಗಡಬಡಿಯ ಕಳರ ವ ಬಗಿದುದಬುಜಭವಾಂಡನುಡಲವ 
(ಕುವ್ಯಾಕ. ೮-೨೧). ನಿ. ಗಾಬರಿ; ಭಯ: ಗಡಬಡಿಯಿಂದ ನೋಡು 

ತ್ತಾಳೆ (ಮೋಹಿನೀ. ೨೭). ಗಡಬಡೆ : ೨. ಸಂಸಾರವೆಂಬ ಗಡಬಡೆಯಲ್ಲಿ 
ಸಿಲುಕಿದೆ (ಡಬೊಮ್ಮ. 6೯); ತುಡುಗುಣಿ ಹೊಕ್ಕು ಗಡಬಡೆಯ ಮಾಡಿದಂತೆ 
(ಶಿವಮಕಿ. ಆ೮) ; ಶಾಸ್ತ್ರದ ಗಡೆಬಡೆಯೊಳಗಾದ ದೇಹದ ವಸ್ತ್ರ ಮಾತ್ರವ 
ಬಿಟ್ಟಿ ಮುನಿಯೆ (ಭರತ. ೮-೧೦೬); ಕಳಕಳದ ಬಗೆಬಗೆಯ ವಾದ್ಯ 
ಧ್ವನಿಗಳ ಗಡಬಡೆಯೊಳಖಳ ಬ್ರಹ್ಮಾಂಡಂಗಳೋಳಿಯಿಂದೊಡೆಯದಿರದೆನೆ 
(ಚಿಬಪು. ೨೩-೨೮). ಗಡಿಬಿಡಿ: ೨. ನೋಡಿದ .. . ಬಿಡದೆ ದೈತ್ಮರ 
ಮಡದಿಯರ ಗಡಿಬಿಡಿಯೊಳಗೆ ನಡನಡುಗುತಿರುವಳ (ಹನುಮ. ೨೯) ; 
ಅಂತೂ ಸಂಭ್ರಮ, ಗಡಿಬಿಡಿ, ಉತ್ಸಾಹ (ರೂಪಸಂ. ೧೭). &. ಗಡಿಬಿಡಿ 
ಮೆನೋವಿಕೃತಿಯ ಹೆಗ್ಗುರುತು (ದಾಬುತ್ತಿ. ೩). 
[+ ಹಂ. ಮರಾ. ಗಡ್‌ಬಡ್‌ ] 
ಗಡಬಡಿ "ಗಡಬಡ' ನೋ. 
ಗಡಬಡಿಕೆ (ನಾ). “ ಗದ್ದಲ; ಗಡಬಿಡಿ” (ಅನಂನಾ). 


೨೩೯೬ 


ಶಾ 


0 


20 


[ಗಡಬಡ + - ಇಕೆ) 
ಗಡಬಡಿಸು (ಕ್ರಿ). ೧. ಅವಸರಿಸು; ಆತುರಗೊಳ್ಳು; ತ್ವರೆ|25 
ಮಾಡು : ಕಡೆಗಂಗಳಿಂ ಸೇದಿರಾಜನಂ ನೋಡುತ್ತೆ ಗಡಬಡಿಸಿ ತುಟ 


ಮಿಡುಕಿ ಮೂಗುವಿದಿದಾಡುತ್ತೆ (ಸೇರ. ೩೪-೧೭); ಅಹಲ್ಯಾ ಗಡಬಡಿಸಿ 
ಎದ್ದು ಹೊರಕ್ಕೆ ಹಾರಿದಳು (ರಂಗವ. ೧೪೪); ರೋಹಿಣಿ ಗಡಬಡಿಸಿದಳು 
(ರಂಗರೋ. ೧೭೮) ; ಭಟ್ಟರ ದನಿಯನ್ನು ಕೇಳಿ ಸೆಟ್ಟಿರು ಗಡಬಡಿಸಿದರು 
(ಹಬ್ಬಿ ಬ. ೧೯). 
ದುರ್ಭರಭೋಗಿ ಜಿಂಹ್ವಾ ಜ್ವಾಲೆ ಕಿಡಿಯನ:ಗುಳುತ ಮಡಕೆಯ ಮೇಲೆ 
ಹೆಡೆಯಂ ಬಡಿದುಕೊಳುತಂ ಕಡುಗಡಬಡಿಸುತ (ಬಸಪು. ೫೧-೫೯); 
ಶೈವನಕ ವಾದಮುಖದಿ ನಾಂ ಪರಿಭವಂಬಡಿಸದೆ ಬಿಡೆಂಬಿಜೆನೆಸುತ್ತೆ 
ಸಿಡಿಮಿಡಿಗೊಂಡು ಗಡಬಡಿಸುತೆ (ಪದ್ಮರಾ. ೯-೪); ಘಡುಘುಡಿನ 


ಕೋಪದಲಿ ದುರ್ಗದ ಹೆಡಕು ಪರಿಯಂತೇಜಕಿ ಪುರ ಗಡಬಡಿಸಿ ಬೆಚ್ಚಿತು|85 


(ತೊರರಾ. ೪-೬-೨೦), 
[ಗಡಬಡ + - ಇಸ್ಯು) 
ಗಡಬಡೆ "ಗಡಬಡ' ನೋ. 


ಗಡಬಡೆಯ, (ನಾ). ದೇವಸ್ಥಾನದ ಒಬ್ಬ ಅಧಿಕಾರಿ (?): ಯಿ 


ಗೋಪಾಳದೇವರ ಸ್ಕಾ ನಿಕ ನಂಬಿಯರು faded ಯಿ ಧರ್ಮ್ಮಕೆ|4 


ಸಹಾಯ ಖಡೆಯ ದಲ್ಲಪ್ಪನವರು (ಎಕ. ೫1, ಚಿತ್ರದು. ೬-೩೭; 1358). 
(nl 

ಗಡಬಾರೆ, ಗಡಪಾರೆ, ಗಡಹಾರೆ, ಗಡಾರಿ (ನಾ). ದೊಡ್ಡ ಹಾರೆ: 

ಕಬ್ಬಿಣದ ಕಿಟ್ಟಿ 4 ಹಲವನ್ನು ಗಡಬಾರೆಯಲ್ಲಿಡಿದು ಮಣ್ಣು ತೆಗೆದು ಒಂದು 

ಬಾಂಡದಲ್ಲಿ ಹಾಕಿ (ಸಕವೈ. ೨೫೬). ಗಡಪಾರೆ : ಬಾಗಿಲು ತೆಗೆಯಲು 


ಬಾರದ ರಿಂದ ಗಡಪಾರೆಯಿಂದ ಇಡೆದು ತೆರೆಯಬೇಕಾಯಿತು (ರೂಢಿ). 


45 | 


ಗಡಹ 


ಗಡಹಾರೆ: ಸರಕಿನ ಕೋಣೆ ಕಟ್ಟಿಳೆಮರಂ 
ದಬ್ಬಳಂ ಹುರಿ ಗಡಹಾಕೆ ನೇಣ್ಕೊಡಲಿ » «* ಸಾಧನಂಬೆರೆಸು ದಂಡಿನವರ್‌ 
ಪೊಜಮಟ್ಟಿ ೦೯ (ತ್ರಿಫಎ. ೨೪-೨೮೫). ಗಡಾರಿ: ಮುಳ್ಳು ಹೊಕ್ಕರೆ 
ಮುಳ್ಳೇ ಸಾಧನ, ಗಡಾರಿಯಲ್ಲ (ಕನ್ನನು. 1, ೩೬೯) ; ಕೋಟಿಯ 
ಕದಗಳಿಗೆಲ್ಲ ಮೊನೆಯಾದ ಕಬ್ಬಿಣದ ಗಡಾಗಳನ್ನು ನಾಟಿದ್ದರು (ಭಾರವೀ. 
೧೦೦). ( ದೇ॥ ತನಿ. ಗಡಪ್ಪಾಕ್ಕಿ ; ಗಡ್ಡಪಾಕೈ ; ತೆಲು. ಗಡ್ಡಪಾರ] 

ಗಡಬು "ಗಡುವು' ನೋ. 

ಗಡಮಂಚಿಕೆ (ನಾ). ೧. - ಗಡಗಂಚಿ: ಕೊಡವನ್ನೆ ತ್ತಿ ಗಡಮಂಚಿಕೆ 
ಯಂತಿರುವ ಅಡ್ಡಹಲಿಗೆ ಮೇಲಿಟ್ಟು ಕೋ (ಡೀವೀಚಾ.೯೭). ೨. “ಹಾಸಿಗೆ 
ಮುಂತಾದವುಗಳನ್ನು ಇಡುವುದಕ್ಕಾಗಿ ಮಾಡಿದ ಸುಮಾರು 
ಒಂದು ಅಡಿ ಎತ್ತರದ ಕಾಲುಮಂಚ ” (ಅನಂನಾ). 

[ + ತೆಲು. ಗಡನುಂಚೆ, ಗಡವಂಚಿ ] 

ಗಡರಗಪ್ಪೆ (ನಾ). ಮಂಡರಗಪ್ಪೆ ; ದೊಡ್ಡ ಚೇಳು ; ಎಮ್ಮೆಚೇಳು 
(ಉಕ) ; ಕಬ್ಬಿಣಚೇಳು (ಕರಾ) : ತನ್ನ ಜೋಡಿಗೊಂದು ಗಡರೆಗಪ್ಪೆ 
(ಮಾಧವ. 11, ೧೩೭). [ ಗಡರೆ? + ಕಪ್ಪೆ] 

ಗಡರು "ಗಟರು' ನೋ. 

ಗಡವ (ನಾ). ೧. ದೊಡ್ಡ ಗಂಡು ಕೋತಿ ಅಥವಾ ಬೆಕ್ಕು: ತಂದೆ 
ಯಾದವನು, ಮೃಗದಲಿ ಗಡವನಂತೆ, ಮಗು ತನತಲ್ಲ ಎನ್ನಬೇಕೆಂದಲ್ಲ 
(ನವರಾ. 1೪, ೯); ಒಳ್ಳೆಯ ಗಡವ ಬೆಳೆದಂತೆ ಬೆಳೆದಿದಾಳೆ (ನಂದೆನೆ. 
೨೦೮). (ಗು). ೨. ಕೊಬ್ಬಿದ; ಕಟ್ಟುಮಸ್ತಾದ : ನಾಲ್ಕುವಯಸ್ಸಿನ 
ಕೋತಿ ಎಲ್ಲರ ಕಣ್ಣಿಗೂ ಗಡವ ಕೋತಿಯಾಗಿ ಪುಟ್ಟರಾಕ್ಷಸನ ಹಾಗೆ 
ಇತ್ತು (ದಿನಾರಿ. ೬೭). (ದೇ. | ತಮಿ. ಮಲ. ಗಡುವ] 

ಗಡವತನ (ನಾ). ಗಟ್ಟಿತನ; ಕೊಬ್ಬಿರುವಿಕೆ: ಕರಡಿಯ ಗಡವ 
ತನವನು ಮೆಚ್ಚಿಕೊಂಡ (ಕಲ್ಲಿಕಾ. ೮೫). [ಗೆಡವ + - ತನ] 

ಗಡವು "ಗಡುವು? ನೋ. 

ಗಡಸರ್ಪ (ನಾ). ದೊಡ್ಡಸರ್ಪ, ಭಯಂಕರವಾದ ಹಾವು: 
ಪರನಾರೀ ಪುತ್ರ ಕ ನಂಟಿರ ತೊಟ್ಟು ಕೆಳೆಗೆ ಕುರ್ಪ್ಟಾತ ಪಿಸುಣ 
ಗಡಸರ್ಪ್ಪ ತೊದಲ್ಲರೆ ಬೀನ ಬಾವನಬಣ್ಬ ಗುಣ್ಣಡಕ್ಕ ) ಜೆಡ್ಡುಗಂ 


[ ಆ ಘಟಿಸರ್ಪ |] 


ಕುಡುಗೋಲ್ತೆರೆಸೀರೆ 


(ಎಕ. 11, ೩೧೭; ೯೫೦). 


೨. ಗದ್ದೆಲಮಾಡು ; ಗೊಂದಲವೆಬ್ಬಿಸು : ಕಾಲ |80| ಗಡಸು "ಗಡುಸು' ನೋ. 


ಗಡಸುಗಾತಿ "ಗಡುಸುಗಾರ್ಕಿ' ನೋ. 

ಗಡಸುಗಾರತನ "ಗಡಸುಗಾಅಶನ' ನೋ. 

ಗಡಸುಗಾಲ "ಗಡುಸುಗಾಅ' ನೋ. 

ಗಡಸುಗಾಅತನ, ಗಡಸುಗಾರತನ (ನಾ). ಗಟ್ಟಿಗತನ; ಸೊಕ್ಕು ; 
ದರ್ಪ; ಮೊಂಡುತನ: ಬಲ್ಲೆನವನ ಗಡಸುಗಾಜತನಮಂ (ಬದ್ಧಪ್ರ. 
೧೨-೨೨೮). ಗಡಸುಗಾರತನ : ಗಡಸುಗಾರತನ ಹೋಗಿ ಹೆಮ್ಮೆಯ 
ಉಕ್ಕುಡುಗಿ (ಬದ್ಧಪ್ರ x1, ಪೀಠಿಕೆ), 

[ಗಡಸುಗಾಜ ( ಆ ಗಡುಸುಗಾಜ) + - ತನ] 

ಗಡಸುತನ " ಗಡುಸುತನ' ನೋ. 

ಗಡಸುನಗೆ (ನಾ). ಬಿರುನಗೆ; ಅಟ್ಟಹಾಸ: ಕಿಟಿಕಿಯ ಬಳಿ ನಿಂತಿದ್ದ 
ಹೆಂಗಸರ ಗುಂಪಿನಿಂದ ಅಸಭ್ಯರೀತಿಯ ಗಡಸುನಗೆ ಕೇಳಿಸಿತು 
(ಪುನರು. ೧೪೫). [ಗಡಸು (ಆ ಗಡುಸು) + ನಗ್ಮೆ] 

ಗಡಹ (ನಾ): ಬಾಗಿಲು; ದ್ವಾರ: ದುರ್ಗವ ಮೂಜ ದಾಂಟಿ 
ತನುತ್ರಯ ಮಲತ್ರಯಗಳೆಂಬ ಗಿರಿಗಡಹಗಳನು ದೀಕ್ಷಾತ್ರಯಂಗಳಿಂ 
ನಷ್ಟಂ ಮಾಡಿ (ಕವಿಡ. 111, ೩೯೮; ಕರಸ್ಥಲದ ನಾಗಲಿಂಗ ತ್ರಿಪದಿ ಟೀಕೆ). 

[«- ತೆಲು.ಗಡಪ, ಕಡಪ] 


ಗೆಡಹಾಕಿ 


ಗಡಹಾಕರೆ " ಗಡಬಾರೆ' ನೋ. 

ಗಡಹು, " ಗಲಪು' ನೋ. 

ಗಡಹ್ಮು (ನಾ). ನಾಶಪಡಿಸುವ ಸಾಧನ (?): ಇಲಿ ಗಡ[ಪಾಕಾಂ,ಡು] 
ಹನೊಡ್ಡಿದಲ್ಲಿರ್ಪಂತೆ ಎನ್ನ ಸಂಸಾರ (ಬಸವ. ೧೦). [1] 

ಗಡಾ "ಗಡೃ?-ನೋ, 

ಗೆಡ್ಕಾ " ಗಡ್ಕ' ನೋ. 

ಗಡಾಣಿ (ನಾ). ಒಂದು ಬಗೆಯ ಚರ್ಮವಾದ್ಯ: ಕುಂದಪ್ರಜ 
ಪಟ್ಟಾವುಜ ಕುಡುಬಾಹುಜ ಆಡಾಹುಜ ಗಡಾಣಿಯೆಂಬೈದು ತೆಜನಾದೌ 
ಜನನೋಜೆಯಿಂಂ ಬಾಜಕಿಸುವ (ವಿವೇಕ. ೨೩೭). [2] 

ಗೆಡಾಯಿ (ನಾ). (ಕರಾ).ಗಡಿ; ಮೇರೆ : "ಗಡಾಯಿಸು' ಪರಾ. [1) 

ಗಡಾಯಿಸು (ಕ್ರಿ). ೧. ಗಡಿಕಲ್ಲಿನಂತೆ ಭದ್ರಪಡಿಸು; ನೆಡು: (8). 
೨. ಕಲ್ಲನ್ನು ಕಟ್ಟಡಕ್ಕಾಗಿ ಕಡೆದು ಸಿದ್ಧಮಾಡು ;. ಕಲ್ಲುಕಡೆ: 
ಕಲ್ಲನ್ನು ಗಡಾಯಿಸುತ್ತಿದ್ದಾರೆ (ರೂಢಿ).  [ಗಡಾಯಿ +. ಇಸ್ಕು] 

ಗೆಡಾರಿ " ಗಡಬಾರೆ? ನೋ. 

ಗೆಡಾವಣೆ, (ನಾ). ಒಟ್ಟಿಗೆ ಸೇರುವಿಕೆ; ಒಂದಾಗುವಿಕೆ: ಅಜನ 
ಮನ ಏಕವಾಗಿಯಲ್ಲದೆ ನಸ್ತುವನೊಡಗೂಡಬಾರದು ರಜ್ಜು ಒಂದೇ 
ಗಡಾವಣೆಯಲ್ಲಿ ಎ೨ದಡೆ ಬಳಿಕಿಲ್ಲ (ಮೋಳಿಮಾ. ೨-೩). [ಗಡಣ] 

ಗಡಾವಣ್ಕೆ, ಗಢಾವಣೆ, ಘಡಾವಣೆ (ನಾ). ೧. ಗಟ್ಟಿಯಾದ ಶಬ್ದ; 
ಬೊಬ್ಬೆ; ಕೋಲಾಹಲ: ತಾಳ ಸಮೇಳ ಸದ್ಧತಿಯಿಂದಲುಗೃಡಣೆಯ 
ಗಡಾವಣೆಯಿಂದಲಲ್ಲಮನು . . . ಬಾಜಸಿಸುತಿರ್ದನೈ ಹಲನಂದದಲಿ 
ಮದ್ದಳೆಯ (ಪ್ರಭುಲೀ. ೫-೯); ಯುದ್ಧದ ಗಡಾವಣೆಯಿಂದ ಹೊಕ್ಕರು 
ಕಾಳೆಗದ ಕಣನ (ಕೋಗಯ. ೨೩-೧೭); ಗುಡುಗಿಗಿಂತಲೂ ಹೆಚ್ಚಿನ 
ಗಡಾವಣೆಯುಳ್ಳ ಧ್ವನಿ ವಂದು ಅವನಿಗೆ ಕೇಳಿಸಿತು (ಸೈಮಹ. ೧೫). 
೨. ಸಂಭ್ರಮ; ಸಡಗರ; ವೈಭವ: ಜಂಗಮರಾಯನಮೃತ 
ಪ್ರಯೋಗಕಾಲದೊಳೊಲವಿನಿಂ ಶೈನಾಗನೋಕ್ತದೊಳೆಸಗಿದನು ಗೌರವ 
ಗಡಾವಣೆಯ (ಶಂಕದಾ. ೯-೩). ಗಢಾವಣೆ : ೧. ಚತುರಂಗದ ಗಢಾ 
(ಪಾಕಾಂ. ಡಾ]ವಣೆ ಘಾಡಿಸಿತು ಜಗವ (ತೊರರಾ. ೬-೧-೧೦); ಮಾತಿನ 
ಗಢಾ[ಪಾಠಾಂ. ಡಾ] ವಣೆಗಾ ವನೌಕಸಜನಪನೆದ್ದನು (ತೊರರಾ. 
೬-೫-೨೩). ಘಡಾವಣೆ: ೧. 'ಚಾಪಾಗಮಾಚಾರ್ಯನ ಘಡಾವಣೆ 
ಫಲ್ಲಿಸಿತು ಜಗವ (ಸಂ ಭಪ. ೧೮-೪೧) ; ಮುನಿತರ್ಕದ ಘಡಾವಣೆ 
ಘಾಡಿಸಿದುದಾ ಯಜ್ಞಮಂಟಪವ (ತೊರರಾ. ೧-೭-೪೫). ೨. ಕಳವಳಿಸಿ 
ದವು ಕರಣವಿಂದ್ರಿಯಗಳು ನಿತಂಬಿನಿಯರಲಿ ಸಿಕ್ಕಿದನಲರುಗಣೆಯಣ್ಣನ 
ಘಡಾವಣೆಗಾ ವಿಭಾಂಡುಸುತ (ತೊ ರ ರಾ. ೧-೫-೫೩); ಸಡಗರದ 
ಸೌರಂಭದಲ್ಲಿ ಕೆನ್ನೆಯ ಮೇಲೆ ಕೈ ಎಳೆದುಕೊಂಡರೆ ಆಗಲೆ ಘಡಾವಣೆ 
ಫಾಡಿಸಿರುತ್ತದೆ (ಗಾಳಿಸ. ೭೭). ೩. ಆಧಿಕ್ಯ; ಹೆಚ್ಚಳ: ಹಬ್ಲಣಿಸಿ 
ಹರಿತಂದು ಮೋಹರೆವಲ್ಲಿಗಲ್ಲಿಗೆ ನಿಂದುದೆರಡಜ ಘಲ್ಲಣೆಯ ಘಾಯದ 
ಘಡಾವಣೆ ಮಾಜಕಿ ಘಾತಿಸಿತು (ಕುವ್ಯಾಭೀ. ೭-೨). [?] 

ಗಡಿ, (ನಾ). ೧. ಎಲ್ಲೆ; ಮೇರೆ; ಅಂಚು; ಸೀಮೆ: “ವಸು 
ಮತೀಶರಿಗೆ ತಮಗೆನಿತು ಮಹಿಯುಂಟಿದಜ ಪೆಸರು ರಾಷ್ಟ್ರ ಮೆನಿಕ್ಳು 
ಅದಜ ಕಡೆ ಗಡಿಯಕ್ಕು? (ಮಂಗರಾ ೫೬-೨), ಮೂಡಲುಂ ತೆಂಕಲುಂ 
ಪಳ್ಳಂ ಗಡಿಯಾಗಂತು ಚತುರಾಘಾಟದಿಂ (ಎಕ. 3/11; ಶಿಕಾರಿ, 
೧೫೧-೬೧ ; 1047) ; ಜಾರೆಯ ಮಗನಂ ಗಡಿಯ ನಾಯಕನಂ ನಂಬಿಸಿ 
ಕೊಲ್ವ್ಪವನಂ ಪೋಲ್ವ ಸಮೃಜ್ಮಿಥ್ಯಾತ್ವಮುಮಂ ... ಪರಿಹರಿಪುದುಂ 
(ಧರ್ಮಾಮೃ. ೫-೧೨೫) ; ಗಡಿಯ ದುರ್ಗಗಳ ಮುತ್ತಿದ ಪಗೆನಡೆಯ 
ಸನ್ನಾಹನ ಕೇಳಿ (ಕ ೦ ನವಿ. ೩-೪೯). ೨. ಆಶ್ರಯ; ನೆರೆ; 


ಬೀಡು; “ಗಡ- ಆಶ್ರಯಕ್ಕೆ ನೆಸರ್‌” (ಕಶ ಸಾ. ೧೫-೨೯೦) ; | 


೨೩೯೭ ಗಡಿಕೊಕೆ 


*ಗಡಿ ಗರುಡಿ ಬೀಡುಮಾಡುಂಬೊಲನೆಂದಕ್ಕು? (ಕವಿಕಂ. ೧೩೫). 
೩. ತಾಲ್ಲೂಕು: ಇಂತಹ ಕೆಲವು ಹೋಬಳಿಗಳು ಕೂಡಿದರೆ (೪-೧೦) 
ಒಂದು ಗಡಿಯಾಗುತ್ತಿದ್ದಿತು. ಹತ್ತಿಪ್ಪತ್ತು ಗಡಿ ಕೂಡಿ ಒಂದು ನಾಡು 
(ವಿನಸಾ. ೭೪). 
ಗಡಿಯಂಳಭೀಮ ಗಡಿಯಲ್ಲಿ ರಣರಂಗಭೀಮನಂತಿರುವವನು; 
ಒಂದು ಬಿರುದು: ಗಡಿಯಂಕಭೀಮ ಗಡಿಗೆ ಲಾಳವನಿಂಡಿಗಣೆ 
ಮಜಕಿವೊಕ್ಳರೆ ಕಾನ ಸಿತಗರಗಂಡ (ಎಕ. ೩೪1, ತಿಪಟೂ, ೧೬೦-೪; 
1277); . ಸ್ವಾಮಿದ್ರೋಹದ ಗಂಡ ಗಡಿಯಂಕಭೀಮ ರಾಂ[ಮ)] 
ರಾಜೇಂದ್ರ (ಕಣ. 1೪, ೩೦-೬ ; 1505). ' ಗಡಿಯುಂಕಮಲ್ಲ - ಗಡಿಯ 
ಯುದ್ಧದಲ್ಲಿ ಶೂರನಾದವನು; ಒಂದು ಬಿರುದು:: ಚಲದಣ್ವ 
ರಾಮೆಂ ಗಡಿಯಂಕಮಲ್ಲಂ (ಎಕ. 711, ಹುಣಸೂ. ೧೦-೫ ; 1020) ; 
ಗಡಿಯಂಕಮಲ್ಲನೆನಿಪ್ಪತ್ತ್ಕೊಡರ್ದರೆ ಜವನೆನಿಪರ್‌ , .. ಆಜ್‌ನರ್ಗ್ಗಾ 
ವುಂಡುಗಳ್‌ (ಕಇ. 1, ೨೪-೧೨; 1148). ಗಡಿಯಂಕಸಿಂಗ - ಗಡಿಯ 
ಯುದ್ಧದಲ್ಲಿ ಸಿಂಹದಂತಿರುವವನು; ಒಂದು ಬಿರುದು: ಗಡಿಯಂಕ 
ಸಿಂಗಂ ಶಿವಧರ್ಮ್ವ್ಯನಿರುತಂ (ಸೌಇಇ. X1-i, ೧೦೦-೨೭ ; 1064). 
(ದೇ. ॥ ತುಳು. ತೆಲು. ಗಡಿ. / ಸಂ. ಘಟ] 
ಗಡ್ಡಿ "ಗಟ್‌' ನೋ. 
ಗಡಿ (ನಾ). ಸಣ್ಣ ಕೋಟಿ; ಚಿಕ್ಕದುರ್ಗ : (ಕಿ). 
[ದೇ. ॥ ತಮಿ. ಕೆಡಿ; ತೆಲು. ಗಡಿ. / ಹಿಂ. ಮರಾ. ಗಡೀ, ಗಢೀ] 
ಗಡಿ (ನಾ). ೧.೭ ಗಡಿಗೆ೧: *ಗಡಿ(ಡೆ) - ಘಟೀ ಎ ಸಣ್ಣಕೊಡ” 
(ತದ್ಭಳೋ. ೯). ೨. ಗಳಿಗೆ; ಅವಧಿ; ಕಾಲ: ಮುನ್ನಿನ ಪರಿಯನ 
ದಜಕೊಳಾ ಪರಿಯೆನೇಳೆಂಟು ಗಡಿತನಕ ಕಂಡು (ಸಿದ್ದರಾ.೬-೮); ನುಡಿಯ 
ನುಡಿದಾಲಿಪುದು ನಾನೀನ ಭಾಷೆಗಳ ಗಡಿಯಂ -(ಸಿದ್ಧರಾ. ೭-೮). 
"ಗಡಿಯಾರ ', "ಗಡಿಯಾಲ' ಪರಾ. [೮ ಸಂ. ಘಟೀ) 
ಗಡಿಂಬ, ಗಡಿಬ, ಗಳಿಂಬ (ನಾ). ಭೂಮಿಯ ಅಳತೆ, ಪ್ರಮಾಣ: 
ಕಚ್ಛನಿಯ ಗಡಿಂಬದ ಗಳೆಯೊಳ್‌ ಅಳೆದು ಕೊಟ್ಟಿ ಗಲ್ಲಿ ಮತ್ತರೆರಡು 
(ಮೈಆರಿ. ೧೯೨೯, ೬೫-೮; 1024) ; ನಗರೇಶ್ವರದ ಗಡಿಂಬದ 
ಕೋಲೊಳ್‌ (ಸೌಇಇ. ೩1, ೯೭-೩೧; 1062) ; ಹುಲಿಗೆಜಕಿಯ 
ಗಡಿಂಬದ ಗಳೆ (ಎಇ. ೫೪1, ೪೮-೫೪ ; 1147). ಗೆಡಿಬ: ಕೋಗಳಿಯ 
ಹೊಲದ ತೆಂಕಣದೆಸೆಯಾ ಮೇರೆಯೊಳಾ ಗಡಿಬದೊಳಂ ಧಾರಿಣಿಯಣು 
ವತ್ತು ಮತ್ತರೆರೆಯಂ ಬಿಟ್ಟಿರು (ಸೌಇಇ. 1X-1, ೧೫೩-೫೮ ; 1083) ; 
ಪೂರ್ವದ ಗಡಿಬ ಏಳುಮಾರ (ಎಕ. ೩೪1, ಚಿಕ್ಕ ನಾ. ೬೯-೫೪ ; 1178) ; 
ಗಡಿಬ ಗದ್ದೆಗೆ ಕ ೪೦ (ಎಕ. 11, ೩೨೦-೧; 1650). ಗೆಳಿಂಬ ; 
: ಆ ದೇಗುಲದ ಕೆಯ ಕೆಳಗೆ ಕಚ್ಚನಿಯ ಗಳಿಂಬದೊಳೆ ಬಿಟ್ಟಿ ಗಲ್ಸಿ 
(ಎಕ. ೪11, ಶಿಕಾರಿ, ೨೦-೧೫ ; 1032). [1] 
! ಗಡಿಕಲ್ಲು (ನಾ). ಗಡಿಯನ್ನು ಸೂಚಿಸುವುದಕ್ಕಾಗಿ ನೆಟ್ಟ ಕಲ್ಲು; 
| ಹೀಮೆಕಲ್ಲು; ಬಾಂದುಕಲ್ಲು: ' ವಿಜಾಪುರಜಿಲ್ಲೆಯ. .. ಗುಡಿಹಾಳ 
ಮುತ್ತು ಕುಂಟೋಜಿ ಗ್ರಾಮಗಳ ನಡುವಣ ಗಡಿಕಲ್ಲಿನಲ್ಲಿ ಇದು 
ಬಸವರಾಜದೇವರ ಮಾನ್ಯ ಎಂದಿರುವಲ್ಲಿ (ಮೂರುಉ. ೫೯); 
ಮೈಸೂರು ಸೀಮೆ ಗೆಡಿಕಲ್ಲು (ರೂಢಿ). (ಗಡ್ಮಿ *ಕಲ್ಲು (£ಕಲ್‌,)] 
| ಗೆಡಿಕಾರ (ನಾ). ಗಡಿಕಾಯುವವನು; ರಕ್ಷಕ: 'ಕಾಷ್ಮತಟುವೆಂಬ 
| ಗಡಿಕಾರಂ ಪುಳ್ಳೆಯ ಪೊರೆಯಂ ಪೊತ್ತು ಬರುತ್ತಂ (ಕಗವಿ. ೧೦೫-೨ 
ರಾಜಾವಳೀಕಥೆ). [ಗಡಿ + - ಕಾರ್ಯ (ಆ-ಕಾಜ)) 
| ಗಡಿಕೊರೆ (ಕ್ರಿ). ಗಡಿಯನ್ನು ಬರೆ, --ಗುರುತುಮಾಡು; ಗೆರೆಹಾಕು: 
ನಡುನಡುನೆ ಗಡಿಕೊರೆದು ಆಡದಿರು "ಹುಡುತುತು' ಹೂಡದಿರು ಹೋರಿ 
ಗಳ ಸುಮ್ಮಸುಮ್ಮು (ನೆಲಮು. ೧೮). [ಗಡ್ಮಿ * ಕೊರೆ, (ಆಕೊಜಕೈ)) 


20 


25 


90 


35 


[40 


| 


45 


ಗೆಡಿಕೊಳಗ 


ಗಡಿಕೊಳಗ (ನಾ).”ಗುತ್ತಿಗೆ ಧಾನ್ಯ ಅಳೆಯುವ ಕೊಳಗ; ದೊಡ್ಡ | ! 
"ಕೊಳಗ : ಕೊಳಗವೆಂದರೆ ಗಡಿಕೊಳಗನಲ್ಲ; ಕೂಲಿಯ ಕೊಳಗ... | 
ಸಾಹುಕಾರರ, ತಮಗೆ ಬರಬೇಕಾದ ಭಕ್ತನನ್ನು ಆಳೆಯಿಸುವಾಗ | 
ಗಡಿಕೊಳಗದಲ್ಲಿ ಅಳೆಯಿಸಿಕೊಳ್ಳುತ್ತಿದ್ದರು (ಖಂಜಪಂ. ೯). 
" ಕೂಲಿಕೊಳಗ ' ಪರಾ. (ಗಡಿ? * ಕೊಳಗ್ಗ] 

ಗಡಿಗಟ್ಟು (ಕ್ರಿ). ಗಡಿಯನ್ನು ರಚಿಸು;' ಎಲ್ಲೆಯನ್ನು ಕಲ್ಪಿಸು; 
ಸೀಮೆಯನ್ನು ಗುರುತಿಸು: ಸೃಷ್ಟಿಯಲಿ ಯಾ ಕಾಲಗತಿ ಗಡಿಗಟ್ಟ 
ಲಜ್‌ ಯದೆ ಪರಮಮಹಿಮನ ಕಟ್ಟಿದಳು” ದಾಮದಲಿ ನಂದನಕಾಂತೆ 
ಮುರಹರನ (ನಿಭಾಗ.೧೦-೯ ಸೂಚನೆ); ಸೃಷ್ಟಿಪಾಲಕರೊಡೆಯನಂಥ್ರ್ರಯ 
ಮುಟ್ಟಿ ಮೋಕ್ಷನ ಪಡೆಯೆನುತ ಗಡಿಗಟ್ಟದರು , ಶಾಪಕ್ಕೆ (ನಿಭಾಗ. 
೧೦-೨೯-೧೪). [ಗಡಿ * ಕಟ್ಟು) 

ಗಡಿಗೌಡು (ನಾ). ಗಡಿಯಲ್ಲಿರುವ ಕಾಡು : ಕಾಣದ ಗಡಿಗಾಡು 
ಗಳಿಂದ, ದುರ್ಗಮ ದುರ್ಗಗಳಿಂದ (ದ್ರಾಕ್ಷಿದಾ. ೧). [ಗಡ್ಮಿ*ಕಾಡ್ಕು) 

ಗಡಿಗುತ್ತಿಗೆ (ನಾ). 'ಕ್ಲುಪ್ತಕಾಲದ ಗುತ್ತಿಗೆ: ಚಂದ್ರಯ್ಯಗೌಡರ 
ಗದ್ದೆತೋಟಗಳನ್ನು ಗಡಿಗುತ್ತಿಗೆಗೆ ಮಾಡಿಕೊಂಡು ಒಕ್ಕಲಾಗಿದ್ದರು 
(ಕಾನೂರು. ೬೮). [ಗಡ್ಮಿ*ಗುತ್ತಿಗೆ (ಆ ಗುತ್ತಗೆ)) 

ಗಡಿಗೆ, ಗಡಗೆ, ಗಡುಗೆ, ಗಡ್ಡಿಗೆ, ಗಡ್ಡುಗೆ (ನಾ). ೧. ಮಣ್ಣಿನ 
ಪಾತ್ರೆ; ಕೊಡ: ಕುಷದ ಗಡಿಗೆಯಂತೆ ಇದು ಹಸನಲ್ಲ (ಮೋಳಿಮಾ. 
೧೧೬-೪೩೬೦) ; ಕುದಿವುತಿಹ ಗಡಿಗೆಯಂ ವೊಡೆದಿವಿದು ತಕ್ಕಂಠಮಂ 
ದ್ವಿಜನ ಕೊರಳಿಂಗೆ ಸಿಕ್ಕಿಸಿದ (ಗುರುಚಾ. ೧೫-೫೧) ; ಒಡೆವ ಗಡಿಗೆ 
ಯನ್ನು ಸರಿಪಡಿಸಿ ಆಗುವದೇನು? (ದಾದಿ. ೩೫); ಕುರುಡಿಯ ಮದುವೆ 
ಯಾದರೆ ಮನೆಯ ಗಡಿಗೆಗೆ ಮೂಲ (ಗಾದೆ). ಗೆಡಗೆ: ೨, ಜಂತೆಗಳನ್ನು 
ಇರಿಸುವುದಕ್ಕೆ ಮಾಡಿದ ದುಂಡಗಿನ ಆಕಾರದ ಸಾಧನ ; ಗುಂಭ: 
ವೈಡೂರ್ಯದ ಗಡಗೆಗಳೆಸೆಯೆ ಟೇಜಕ 'ಶಶಿಕಾಂಕದ ಜಂತೆಗಳೊಪ್ಪಿ 
ತೋಜಕ (ಸುಕುಮಾ, ೧೦-೬೬ ರ); ನವಕನಕಸ್ತಂಭದ. ಮೇಗನುಮಾಡಿದ 
ಗಡೆಗೆಗಳೆನೆ ಸತಿಯ ನಿತಂಬಂ ಸೊಗಯಿಬೆಸಿಕು (ಜಯಕಾ: ೩-೩೬೧) ; ಸೇರಿದ 
ಮುತ್ತಿನ ಗಡಗೆ ಬೋದಿಗೆಯಿಂದ ಸಾರಸಿಂಗರದೊಳೊಪ್ಪಿ ದುವು (ನಾಗಳು. 
೨೭-೧೬). ಗೆಡುಗೆ: ೧. ಕ್ಷೀರಂ. ದಛಿ[ಫೃ]ತಸಿತ ಮಧುಧಾರಾಳಿಯ 
ಲಕ್ಕೆ ಗೆಡುಗೆಗೊಟ್ಟ [ಸೊಂ]ಟಗೆ `(ಸೌಇಇ. XX, ೪೯-೫೨; 1076); 
ಪ್ರತಿನರ್ನಂ ಲಕ್ಸಗಡುಗೆ ನಿಮಿತ್ತವಾಗಿಯಲ್ಲಿ ಯರ್ಗ್ವವಾಣಿಯಂ 
ತಹರು ನಾಲ್ವರು ಪುಟ್ಟ ಮನಿಕ್ಸುವ ಗಡುಗೆಯಂ ಕುಡುವ (ಸೌಇಇ. 
IX-i, 3೫೫4೧೬; 1148); ಜೀವಿತವರ್ಗ್ಗಮುಂ ಗಡುಗೆಯುಂ 
ನೈನೇದ್ಯಮುಂ (ಎಕ. ೪1, ಕಡೂರು. ೫೧-೬೧; 1169) ; ಗ್ರಾಮ 
ಶಾನ್ರ್ರಿಯಲುಂ ದೇವರ್ಗ್ಗೆ ಸಹಸ್ರ ಗಡುಗೆ ಪೂಜೆ (ಸೌಇಇ: 1x-ಃ, 
೨೬೬-೪೮; 1165). ಗೆಡ್ಡಿಗೆ : ೧. ಬಡ್ಡಣಿಸಿ! ಒಡ್ಡ ವಿಸಿ]ದರಂಗನೆಯ 
ಕೊಪ್ಪುವ ಗಡ್ಡಿಗೆಯ ಶಿಳಿದುಗ್ಟವಂ ಪೂರೈಸಿ (ಮದೇಪು, ೧೬-೨೪). 
ಗೆಡ್ಡುಗೆ: ೧. ಫಳಮನೀಗುವಾ: ಪರ್ಬ್ಬಂಗಳೊಳ್ಳೇವರ್ಗ್ಗೆ ಸಹಸ್ರ 
ಗಡ್ಡುಗೆಯಂ ಪ್ರಾರಂಭಿಸಿ ಪುಂಣ್ಯಾಹವಾಡನೆಯಂ ಮಾಡಿ (ಎಕ. ೪11, 
ಶಿಕಾರಿ. ೧೮೫-೭೩ ; 1158). [4 ಸಂ. ಘಟಿಕಾ, ಗಡ್ಡುಕ, ಗಡ್ಡೂಕ) 

ಗಡಿಗೆಗುಮ್ಚ (ನಾ). ೧. ಗಡಿಗೆಯೊಳಗಿರುವ ಭೂತ. ೨: (ಆಲಂ) 
ಸದ್ದುಗದ್ದಲವಿಲ್ಲದೆ ತನ್ನ ಅಭಿಪ್ರಾಯಗಳನ್ನು ಅದುಮಿಕೊಂಡಿ 
ರುವ ವ್ಯಕ್ತಿ : ಅದಕ್ಕೇನೆ ಹೀಗೆ ಗಡಿಗೆಗುಮ್ಮನಂತೆ ಇರೋದು 
(ತುಂಬಿಕೊ. ೮). [ಗಡಿಗೆ ಗುಮ್ಮ) 

ಗಡಿಗೆಡು (ಕ್ರಿ). ಎಲ್ಲೆಮಾರು; ಅವಧಿಯನ್ನು ಅತಿಕ್ರಮಿಸು; 
ಹದ್ದುಮಾರು ; ಗಡಿಗೆಟ್ಟಿ ಜಾಂಡಕೋಟಯನೆಡೆಯುಡುಗದೆ ನುಂಗಿಯು 
ಗುಟ್ಟೆ ನಿನಗೀ' ಪಗೆಯಂ ಮಡಿಪುವುದು ಹಿರಿದೆ (ಜಗವಿ. ೬-೮೨); 


10 


15 


20 


23 


| 
I 
ತ 


| 
| 


43 


೨೩೪೮ 


| ಗೆಡಿಗೆಬಾವಿ (ನಾ). ಓಡೆಯ ಬಳಿಯಲ್ಲಿ ಕ 


ಗಡಿಛತ್ತ 


ಕುಡಿಯಿಟ್ಟುದು ಧೀಂಕಿಟ್ಟುದು ಗಡಿಗೆಟ್ಟುದು ಪುಣ್ಯಕೀರ್ಶಿಲತೆ ಧಾರುಣೆ 

ಯೊಳ್‌ (ಗಿರಿಕ. ೩-೬೪) ; ಚಂಡವರ್ಮಂ ಗಡಿಗೆಟ್ಟ ಕೋಪದೊದೆವಿಂ 

ದಳಮುಖ್ಯನನಂದು ನೋಡಿದಂ (ದಶಕು. ೭-೪೮); ಬಿಟ್ಟು ಹೆಂಡಿರು 

ಮಕ್ಕಳನು ಗಡಿಗೆಟ್ಟಿ ಭಂಡಾರೆವನು . . .'ಹೊಅವಂಟನು ನಿಜಾಲಯವ 

(ನಿಭಾಗ. ೬-೧೪-೨೩) ; ಗಡಿಗೆಟ್ಟುದು ಕಣ್ಬೀಬಂ ನಡೆಗೆಟ್ಟುದು ಚಿತ್ತ ವೃತ್ತಿ 

(ರಾಜಶೇ. ೭-೬ರ). (ಗಡಿ, *.ಕೆಡ್ಕು) 

ಟ್ಟದ ಬಾವಿ ; ಓಡೆಬಾವಿ: 
ಗೆಡ್ಡಂ ಮಾಸೆಗಳು ಬೇಯಲು ಸಮಾಪದ ಗಡಿಗೆಬಾವಿಗಳೊಳಗೆ 
ಧುಮ್ಮಿಕ್ಕು ವರು ಕಮ್ಮಯ ಪ್ರಾಣಸಂಕಟಕೆ (ಬಸಪು. ೫೬-೩೮). 

[ಗಡಿಗೆ + ಬಾವಿ] 

ಗಡಿಗೆಮೋಡ (ನಾ). ಜಲಾಂಶವಿರುವ ಮೋಡ; ಕಾರ್ಮೋಡ: 
ಅನಾವೃಷ್ಟಿಯಿಂದ ಪೈರೆಲ್ಲ ಒಣಗಿಹೋಗುವಷ್ಟರಲ್ಲಿ ಹುಟ್ಟಿದ ಗಡಿಗೆ 
ಮೋಡೆದೆಂತೆ (ಮುಂಬಯಿ. ೬-೨೧೪). [ಗಡಿಗೆ ಮೋಡ] 

ಗಡಿಗೆಮ್ಮ (ನಾ). ಒಂದು ಕ್ಷುದ್ರಜೇವತೆ; ಮಾರಮ್ಮ: ಚವಡಿಕಿ 
ಮಾರಿ ಮಸಣೆ ಜಕ್ಕ, .. ಕೊಲ್ಲುವ ಪೋತಗನು ಕಚ್ಚಿನ ಗಡಿಗೆಮ್ಮ 
(ವಿಸಾಸು. ೫೮-೨). (ಗಡಿಗೆ + ಅಮ್ಮ ,] 

ಗಡಿಗೇಕ್‌ (ನಾ). ಒಂದು ಕೆರೆಯ ಹೆಸರು: ಗಡಿಗೆಜಕಿಯ ಕೆಟಗಣ 
ತೋಣ್ಣ (ಇ. 11, ೫-೩ ; 859). (ಗಡಿ, + ಕೆಲ್‌] 

ಗಡಿಗೋಂಟ (ನಾ). ಗಡಿಯಲ್ಲಿರುವ ಕೋಟಿ: ಪಡುವ[ಣ] ಮೂಡಣ 
ತೆಂಕಣ ಗಡಿಗೆೊಂಟಿಯ ಕಾಪುಗೊಂಡ ಪಡೆವಳರ್‌' '(ಅಪ್ರತಿ. ೨-೭) 1 
ಗಡಿಗೋಂಟಿ, ನಡೆಗೋಂಟಿ (ಭಾಷಾಶಾ. ೨೫೭).. (ಗಡ್ಮಿ * ಕೋಂಟಿ] 

ಗಡಿತಂಟೆ (ನಾ). ಗಡಿವಿವಾದ, - ಜಗಳ: ಗಡಿತಂಟಿಯಲ್ಲಿ ಚೀನಕ್ಕೆ 
ತುಂಬ ಆಸಕ್ತಿಯಿರುವಂತಿದೆ (ರೂಢಿ). [ಗಡ್ಮಿ +: ತಂಟಿ,] 

ಗಡಿತಡಿ (ನಾ). ಗಡಿಪ್ರದೇಶ, ದಡ: ಒಡೆಯರು ಭಕ್ತರಿಗೆ 
ಮಾಡಿಹೆನೆಂದು ಗಡಿಕಡಿಗಳಲ್ಲಿ , * * ನಿಂದು 'ಕಾಯಲೇತಕ್ಕೆ (ಸರ್ವವ. 

(ಗೆಡಿ, * ತಡ್ಮಿ] 

ಗಡಿದುರ್ಗ (ನಾ). - ಗಡಿಗೋಂಟಿ : ಒಡೆಯಂಗುತ್ಸವಮಾಗೆ ಸರ್ವಜನ 
`ಮಾನಂದಂಗೊಳಲ್‌ ರಾಜ್ಕದೊಳ್‌ »- - ಗಡಿದುರ್ಗಂಗಳು ಭದ್ರಮಾಗೆ 
» -» ನಡೆವಂ ಮಂತ್ರಿವರೇಣ್ಮನೈ (ಸೋಮೇಶ. ೬೫) ; ಅರಿಪುರದೆಡಬಲ 
ಗಡಿದುರ್ಗಗಳನೀಗ ಭರದೆ ಮುತ್ತಿಗೆಯಿಳ್ಳಿ ಸೆಳೆಯೆ (ಕಂನವಿ. ೩-೨೦); 
ಕೆಲವರು ಯುದ್ಧಸನ್ನದ್ಧೆರಾಗಿ ಕೋಟಿ ಕೊತ್ತಲ ಗಡಿದುರ್ಗೆಂಗಳಂ 
ಸಜ್ಜುಮಾಡಿ (ಸೌ ಗ 9 ಧಿ. ೨೫೪-೧೨) ; ಗಡಿದುರ್ಗದೊಳೆ ಮೆಟ್ಟ 
ಮುರಿದಟ್ಟಿಬಿಡಿ ನೀವು ಕೆಟ್ಟ ಆರೋಚನೆಗಳನು (ಇಂಚ್‌ನ. ೧೯೨-೫೦). 

[ಗಡ್ಮಿ * ದುರ್ಗ) 

ಗಡಿನಾಡು (ನಾ). ಗಡಿಯಲ್ಲಿರುವ ಪ್ರಾಂತ್ಯ: ನಮ್ಮ ರಾಜ್ಯದ ಗಡಿ 
ನಾಡುಗಳಲ್ಲಿ ಸಮ್ಮೇಳನಗಳು ನಡೆದವು (ರೂಢಿ). (ಗಡಿ * ನಾಡು] 

ಗಡಿಸಾರು, ಗಡೀಪಾರು (ನಾ). ಗಡಿಯಿಂದ ಹೊರಗೆ ಹಾಕುವುದು; 
ದೇಶದಿಂದ ಓಡಿಸುವುದು; “ಹೆದ್ದುಪಾರು” (ಜಾನಕೋ. ೪೫). 
ಗಡೀಪಾರು: ಅರಬಿ ಪಾಷನನ್ನು ಸೆರೆಹಿಡಿದು ಸಿರೋನಿಗೆ ಗಡೀಪಾರು 
ಮಾಡಿದರು (ಇಸ್ಲಾಂಸಂ. ೫೯); ಇನ್ನು ಅತ್ತೆಯವರೆ ಕಾಶೀಯಾತ್ರೆ? 
`ನನ್ನ ಗಡೀಪಾರು (ಕೊನೆಭೇ. ೧೫೦); ನನ್ನ ಕೈಗೂ ಕೋಳ ಹಾಕಿದರು; 
ಈಗ ಗಡೀಪಾರು ಶಿಕ್ಷೆ ಕಾದಿದೆ (ಪುನರು. ೨೪೧). ([ಗಡ್ಮಿ*- ಪಾರು?) 


೭೬-೪೨೪). 


|ಗಡಿಬ "ಗಡಿಂಬ' ನೋ. 


ಗಡಿಬಿಡಿ 'ಗಡಬಡ?' ನೋ. 
ಗಡಿಭತ್ತ, ಗಡೀಭತ್ತ (ನಾ). ಗುತ್ತಿಗೆಯಾಗಿ ಕೊಡುವ ಭತ್ತ: 


'ಬಿಳಜ ೧೭ ಅದಳ್ಳೆಂ ಗಡಿಭತ್ತ ೩೭ (ಎಕೆ. ೪1, ಕೊಬ್ಬ. ೪೭-೧೯] 1530); 


ಗೆಡಿಮನ್ನೆಯ 3೩೯೯ ಗಡುಸು 


ಅರೆಖಂಡುಗ ಭೂನಿ ಗಡಿಭತ್ತ (ಎಕ. ೪1, ಕೊಪ್ಪ. ೫೮-೭; 1592). ಗಡ್ಕು (ನಾ). ಹೊಳೆಯನ್ನು ದಾಟುವ: ಸ್ಥಳ ಗ ಹಾಯ್ದಡ : ಬಿಡದೆ 


ಗಡೀಭತ್ತ : ಬೀಜವರಿ ಖಂ ೧೧೨೮ಕ್ಕೆ ಗೆಡೀಭತ್ತ ಖಂ ೫೨೭೧ 'ತೊರೆಯನ ಳಗಿಕೊಂಡನು; ತಡೆಯದೀೀಗಲೆ ಗಡುವ ಹಾಯಿಸು 
(ಎಕ. ೪111, ತೀರ್ಥಹ. ೧೯-೫೯ ; .1575), (ones. ೬೬-೩). [ಆ ಕಡಹ್ಮು) 
[ಗಡಿ ? * ಭತ್ತ (ಆ ಬತ್ತ್ಮ)] ಗಡ್ಕು (ನಾ). ೧.. ಗಳಗಂಡ; ಗಂಡಮಾಲೆಯ ರೋಗ: 
ಗೆಡಿಮನ್ನೆಯ (ನಾ). ೬ ಗಡಿಕಾರ: ನಮ್ಮ "ಗಡಿಮನ್ನೆಯ'ರನ್ನು| 5] *ಕುರು ಗಡುಪೆಸಿಕ್ಕು? (ಮಂಗರಾ. ೧೧೩-೨). ೨. ಹಿಣಿಲು ; ಡುಬ್ಬ. 
ಕರೆದು, ಅಪ್ಪಣೆಮಾಡಿ ಲಗ್ಗೆಯೇರಿದ ರಿಪುಬಲನನ್ನು ಯಮಸದನಕ್ಕಟ್ಟಿಸು ೩. ಮಣ್ಣುಹುಳು; ಎರೆಹುಳು. [ಸಂ.] 
(ಕರ್ಣಾಜ. ೫೦). [ಗಡಿ * ಮನ್ನೆಯ] ಗಡುಗಂಚಿ "ಗಡಗಂಚಿ' ನೋ. 


ಗಡಿಮಾರು (ಕ್ರಿ). ೧. ಗಡಿದಾಟು. ೨. ಮಿತಿವಿನಾರು; ಅಳತೆಮಿಾರು: | |ಗಡುಗೆ"ಗಡಿಗೆ? ಫೋ. 
ಅಕ್ಕ ಬಂದರೆ: ಅಗುವ ಖರ್ಚು ಗಡಿಮಿರುಕ್ತದೆ (ಕಾನೇಂ. ೧೨). | ಗಡುಚು "ಗಡುಸು' ನೋ. 


[ಗಡ್ಮಿ * ಮಾರು (ಆ ಮಾಜು)) 10| ಗೆಡುಚುನೀರು "ಗಡುಸುನೀರು' ನೋ. 
ಗಡಿಯಾರ "ಘಳಿಯಾರ' ನೋ. ಗಡುತರ (ಗು). ದಪ್ಪವಾದ ; ಸ್ಥೂಲವಾದ ; ಗಾತ್ರವುಳ್ಳ : ಅಜ್ಜನ 
ಗಡಿಯಾಲ "ಘಳಿಯಾರ' ನೋ. ಪಟ್ಟಿ (ಬರ್ವತ) :ಗಡುತರವಾಗಿ ಬೆಳೆಯುವುದು (ಕಛಾಗೆ. ೩೫); 
ಗಡಿಯಾಳ "ಘಳಿಯಾರೆ' ನೋ. ಯಲ್ಲನ ಗಡುತರವಾದ ದೇಹ (ರಕ್ತಧ್ವ. ೧೬). 
ಗಡಿಯಿಡು (ಕ್ರಿ). ಎಲ್ಲೆಯನ್ನು ಕಲ್ಪಿಸು; ಅವಧಿಯನ್ನು ಹೇಳು(?): [ಆ ಗಡಸು ೬ ತರ್ಕ (ಆ ತರಹ)] 
ತಳರ್ದನೆತ್ತ ಮೊಗೆಸಿದನಾವಂ ಗಡಿಯಿಟ್ಟಿ ನಣ್ಮನೆಂದುಂ ಪುಡಿಕೆಯ [13 ಗಡುಬ "ಗಡುವು' ನೋ. 
ನೊಲದಂತೆ ತುಬ್ಬುತಿರ್ಪ೦೯ ಪಗೆವರ್‌ (ಚಾವುಂಪು. ೫-೨೨). ಗಡುಬು "ಗಡುವು' ನೋ. 
[ಗೆಡಿ, * ಇಡು] | (ಗಡುರ (ನಾ). ಕೂನು ಬೆನ್ನಿನವನು; ಕುಬ್ಬ ಬ್ರ; ಕೂನ. [ಸಂ.) 
ಗಡಿಯೊತ್ತು (ನಾ). ಗಡುವಿನ ಕಾಲ; ಅವಧಿಯ ಸಮಿನಾಪ: ನುಡಿದು |ಗೆಡುಲ, ಗಡುಳ (ನಾ). ಎ *ಗಡುರ: (ಕ). ಗೆಡುಳೆ: * ಗಡುಳಃ, 
ಹುಸಿದನೆ ಬಪ್ಪೆನೆಂದು ತಪ್ಪಿದನೆ . . . ಗಡಿಯೊತ್ತಿನೊಳು ಬಂದ ಕುಬ್ಬಃ -- ಈ ಎರಡು ಗುಜ್ಜಂ'' (ಹಲಾಯು. ೧೮೦-೪೫೭). [ಸಂ.] 
ಭಾಫುರೆ ಸಿದ್ಧ ಪತಿಯೆ (ಸಿದ್ಧರಾ. ೬-೫೩). ಇ ಬಾ (ಕ್ರಿ). ವಾಯಿದೆಯನ್ನು ಹೇಳು; ಅವಧಿ ಕಲ್ಪಿಸು: 
[ಗಡಿ * ಪೊತ್ತು (ಆ. ಪೊಟ್ಟು) ] ಕೋಟಿ ಯು ಗಡುಪಿಟ್ಟಿ ದ್ದನ್ನು ಕಂಡು ಬಲ್ಲಾಳನ ಉಪ್ಪರಿಗೆಯೇ ಗಡ 
ಗಡಿರೇಖೆ (ನಾ). ಗಡಿಯನ್ನು ಗುರುತಿಸಲು ಎಳೆದಿರುವ ರೇಖೆ; ಗಡನೆ ನಡುಗಿತು (ಕೋಟಚಿ. ೧೭). [ಗಡುವು + ಇಡ್ಕು) 
ಸೀಮಾರೇಖೆ : ಹಸಿರು, ನೀಲಿ, ಹಳದಿ, ಕಂದುಬಣ್ಣಗಳ ಭೂಪಟದ |, |ಗಡುವು, ಗಡಬ, ಗಡಬು, ಗಡವು, ಗಡು, ಗಡುಬ, ಗಡುಬು 
ಗಡಿರೇಖೆ ( ಮೂರುದಾ. ೮೩). [ಗೆಡಿ, * ರೇಖೆ] (ನಾ). ವಾಯಿದೆ; ಅವಧಿ: ಆಸೆಗೆ ಬಹುಕಾಲ ಗಡುವು" ಕಟ್ಟಬೇಕು. 


ಗೆಡಿವಾಡ (ನಾ). ೧.ಗಡಿಯ ಪ್ರದೇಶದಲ್ಲಿರುವ ಊರು,--ಗ್ರಾ ಮ; | 
ಸರಹೆದ್ದಿನ ಪ್ರದೇಶ : ಗಡಿವಾಚದ ಸುಂಕವ ಕದ್ದು ಹೋಗಜಕಿಯಜಿ 
ಬಂಕೇಶುಕೆಲಿಂಗೆವನಜ್‌ಯಿರಣ್ಣ (ಸುಂಕಬಂ. ೧೫); ವಸುಧೇಶ 
ಕೇಳೆಮ್ಮ ಗಡಿವಾಡಗಳನು ಮಾಮಸಕದಿಂ ಪರೆಭೂಪರಿಣಿಯುತಿರ್ದಪರೆಂಬ 
ಸುದ್ದಿಯಂ ಕೇಳ್ದನಾಗ (ಸಮ್ಯಳಾ. ೨-೬) ; ಗಡಿವಾಡದ ಹಳ್ಳಿಗರೆಲ್ಲರೂ | 


25. ಗಡುವು ಸಮಾಪಕ್ಕೆ, ಬಂದರೆ ಒಂದು ವಿಘ್ನವನ್ನು ಕಲ್ಪಿಸಬೇಕು 
(ಕೃವಾಅ. ೨೬೧); ನಿನಗೊಂದು ವರುಷದ ಗಡುವನ್ನು ಮಾಡಿ ಸಾಲ 
ಕೊಟ್ಟಿ (ಬತ್ತೀಪು. ೪೫). ಗಡಬ: ಯಾಕೆ ಬಾಯಿತಪ್ಪಿ ಮೂರು 
ದಿನಸದ ಗಡಬವನ್ನು ಹೇಳಿದೆನೋ (ಮುಸುಗ. ೨೬). `ಗಡಬು : 


ಭೀಷ್ಮನ ಕೊಂದ ಪಾರ್ಥನ ತಲೆಯ ರಣದೊಳಗೇ ಕೆಡಹಲಾತನ ಸುತನು 


ಕ 


ಇವರಿಗೆ ಸುಪರಿಚಿತರು (ಬೆಳುಮ. ೨೬). [ಗಡಿ, + ಬಾಡ] ಸ್ರ ಮತ್ಸರವಿಡಿದು ಬಹದಾರನೆಯ ತಿಂಗಳ ಗಡಬಿನೊಳಗೆನುತಾಗ ಶಾಪವ 
ಗಡಿವಿವಾದ (ನಾ). ಗಡಿಯ ಬಗೆಗೆ ಇರುವ ಸತ್ರ | ಸಿತ್ತು ತೆರಳಿದಳೂ (ನೀಲಧ್ವ. ೪6). ಗಡವು: ಎಷ್ಟು ದಿನವ ಗಡವು 
ವ್ಯತ್ಯಾಸ, —ಚರ್ಟೆ: - ವಿಶ್ವಸಂಸ್ಥೆಗೆ ರಾಷ್ಟ್ರಗಳ ಗಡಿವಿವಾದಗಳು | | (ದೇವೀಚೌ. ೭). ಗಡು : ಗಡುವರಿತ್ತೆನು ತಿಂಗಳು (ಜಿನಭಾ. ೨೯-೩೪). 
ಸಮಸ್ಯೆ ಯನ್ನುಂಟುಮಾಡಿವೆ (ರೂಢಿ). [ಗಡಿ * ವಿವಾದ) ೆ ಗಡುಬ: ಇದು ಬೆಡಗಿನ ಮಾತೆನ್ನಬೇಡಿ ನಿಮ್ಮ ಗಡುಬದ ದಿನ ಬಂತು 
ಗಡಿಸರಕು (ನಾ). ಗಡಿಯಾಚೆಯಿಂದ ಬಂದ ಸರಕು: ಬಹುಧಾನ್ಯ, ! ನೋಡಿ (ಎಬಳಾ. ೧೩೭-೧೪); ಗಡುಬವೋ ಹದಿನಾಲ್ಕುವರುಷವು 
ವನು ಮಾರುವರಃ ಯೆಲೆಯಡಿಕೆಯ ಗಂಧವಿಡಿ ಫಲಸರಕು ಗಡಿಸರಕಿನಾ 33| (ರಾಮಾಸಂ. ೨-೪-೧೧); ಈ ಹಣ ನಾಲ್ಕು ಐದು ಗಡುಬದಲ್ಲಿ 
ನಿನುತಕೋ ಟಾಕೋಟಿಯಂಗಡಿಯ ಬಾಜಾರ (ನವನೋ. ೨೯-೫೬). ;  ಸಂದಾಯತಮಾಡಿಕೊಡುತ್ತೀನೆ (ರಾಜೇಂದ್ರ. ೭). ಗಡುಬು : ಹಳೆವೂರ 
[ಗೆಡಿ, * ಸರಕ್ಕು) | ಗಡುಬಿನಿಂ ನಾಲಕೂರೊಳು (ಕಇ. 1, ೩೦-೩೨; 1222). 
ಗಡಿಸು "ಗಡುಸು' ನೋ. [ದೇ. ॥ ತಮಿ. ಮಲ. ಗಡು, ಗೆಡು; ಶುಳು. ಗಡು; ತೆಲು, 
ಗಡಿಸುವಲೆ (ನಾ). ಒಂದು ಬಗೆಯ ಬಲೆ; ಗಟ್ಟಿಯಾದ ಕಣ್ಣಿ | | ಗಡುವು] 
ಗಳಿಂದ ಮಾಡಿದ ಬಲೆ: ಇಡುವ ಗುಂಡಜಕಿಗಲ್ಲು ಡರ ಗಡಿಸುವರೆ | ಗಡುಸು, ಗಡಚು, ಗಡಸು, ಗಡಿಸು, ಗಡುಚು (ನಾ). ೧. ಗಟ್ಟಿ 
ಗಂಗಸದ ಸಿಲುಕಿನ ದಡಿವಲೆಯ ಸಿಡಿವಲೆಯ . . . ಕಡುಹುಕಾಜರಿ| ! Wi ಬಿರುಸು; ಕಾಠಿನ್ಯ; ಒರಟು: ಸಹ 
ನೆಸೆದುದಗ್ಗದ ದುರ್ಗ (ತೊರರಾ. ೬-೭-೧೦). | !  ಪದಾರ್ಥದಿಂದಾದ ಅಸರೆಗಳಿರುತ್ತವೆ (ಪ್ರಾಣಿಕಾ. ೧೯). ೨, ಕ್ಲಿಷ್ಟ 
[ಗಡಿಸು (ಆ ಗಡುಸು) * ಬಲೆ,] |: ವಾದುದು; ಗೆಹೆನವಾದುದು: ವಿಜ್ಞಾನದ ಗಡುಸಿನ ವಿಚಾರಗಳು 
ಗಡೀಪಾರು "ಗಡಿಪಾರು? ನೋ. ' ಬಹುಜನರಿಗೆ ತಿಳಿಯುತ್ತಿರಲಿಲ್ಲ (ಸಸ್ಯಕ. ೨೮). ಗಡಚು; 
ಗಡೀಭತ್ತ "ಗಡಿಭತ್ತ? ನೋ. |45| ೨. ಹೆಚ್ಚು ಗಡಚು ಇರುವುದರಿಂದ ನೀವು ಇನ್ನು ಮುಂದೆ ಹೆಚ್ಚು 
ಗಡು, "ಗಡುವು' ನೋ. | | ಶ್ರಮ ತಕ್ಕೊಂಡು ಕಲಿಯಬೇಕಾಗುತ್ತದೆ (ಮು ೨ ಬ ಯಿ: ೪-೧); 


ಗಡುಸುಗಾರ್ಶಿ ೨೪೦೦ ಗಡೆ 


ಅದನ್ನು ಕಂಡುಕೊಳ್ಳುವುದು ಬಹುಗಡಚು (ಮ ತ 0 ಓ. ೧೨). ಗಡೆಕಾರ "ಗಲೆಕಾಅ' ನೋ. 
li : ೧. ಗಡಸಿನ ಸರಕು ಹೊರತಾಗಿ (ಮೈಳರಿ. ೧೯೨೮, ೫೮-೧೦ ; ಗಡೆಬಡಿಗ (ನಾ). 'ಗದ್ದಲಮಾಡುವವನು : :ತಡೆಯದಿರಿ ಭಟರೇಳಿ 
1674) ; ಲ್ಪ ಹೊತ್ತಿ ನ ಮೇಲೆ ಗಾಳಿಯ ಗಡಸು ತಗ್ಗಿತು (ಟೀನಜಾ, ವಾದ್ಮದ ಗಡೆಬಡಿಗರೀ ಸಕಲಜನ ನೀವ್‌ ಕಡುಬಳಲಿದಿರಿ ಹೋಗಿ 


೨೦); ಸ ನುಡಿಗಳ ಸಹಿಸಿ ಎನಿತೊ ನೊಂದಿಹರು (ಕುವನಕ್ಕ. ೩೩); ಪಾಳೆಯಕೆ (ಕುವ್ಯಾಗ. ೪-೪೪). (ಆ `ಗಡಬಡ + -ಇಗ] 
ಅನನ ಮೈಕಟ್ಟು ಪೋಲೀಸನಾಗಲು ಬಹಳ ತಕ್ಕುದಾದ ಗಡಸಿನದಲ್ಲ| 5 | ಗಡ್ಡೆ, ಗದ್ದ (ನಾ). ೧. ಗಲ್ಲ; ದವಡೆ: “ ತುಟಿಯ ಕೆಳಗಣ ಭಾಗವೇ 


(ಕನಕೆ. ೧೨೧). ಗೆಡಿಸು : ೧. ಅಡಕೆ ಮಾಸು ರುಲ್ಲಿ. . . ಚುಬುಕಮೆನಿಸುಗು, ಗಡ್ಡ? (ನಾಚರಾ. ೧೨೨) ; * ಅಧಸ್ತಾತ್‌ ತುಟಿಯ 
ಮುಂತ್ತಾದ ಗಡಿಸಿನ ಸರಕು ಹೊ ರ ತಾಗಿ (ಎಕ. ೪1, ತೀರ್ಥಹ, ಕೆಳಗಡೆ ಗಲ್ಲದ ಹೆಸರು, ಗಡ್ಡೆ” (ಸಿದ್ಧಾಂತಿ. ೧೬೯). ೨. ಗದ್ದದ 
೬೮-೨೨; 1673). ಗಡುಚು : ೧. ಗಡುಚಿಲ್ಲದೆ ಮೆಲುಪಾಗಿ ಬಳ್ಳಿ ಮೇಲಿನ ಕೂದಲು; ದಾಡಿ: ಗಡ್ಡಮುಂ [ಪಾಠಾಂ. ಗಂಡ] ಕಕ್ಟಾ 
ಹಬ್ಬುವಂತೆ ಹಬ್ಬಲಿ (ಕನ್ನನು. 1, ೩). ಕುಕ್ಬಿಪ್ರದೇಶಂಗಳ ಕೋಮಂಗಳುಂ (ವಡ್ಡಾರಾ. ೯೮-೯) ; ಪುರುಷಂಗೆ 

ಗಡುಸಾಗು, ಗಡಚಾಗು, ಗಡುಚಾಗು ೧.೧. ಬಿರುಸಾಗು; 10| ಗಡ್ಡಮಿಾಸೆಯೊಪ್ಪು ಗುಮಲ್ಲದೆ ಪೆರ್ನೊಲೆಗಳೊಪ್ಪವು (ಧರ್ಮಾಸ್ಕು. 
ಒರಟಾಗು : ತಂಡಮಾಕರ್ಷಗೊಳಿ ಆಗೀಗ ಗಡುಸಾಗಿ ಗಂಡುದೆನಲಾ| | ೩-೨೨೫) ; ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡಮಾಸೆ ಬಂದರೆ 
ವಾದಿಯಿಂದ (ಜಿನಮು. ೧೦-೫); ಅವನ ಕೊನೆಯ ಮಾತು ಗಡು| | ಗಂಡೆಂಬರು (ದೇದಾವ. ೬೫-೧೬೩); ಇತ್ತ ನೋಡೌ ತಾಯೆ ಹಾರುವರತ್ತ 


ಸಾಗಿತ್ತು (ಮರಳಿ. ೮೧) ; ರಂಗಣ್ಣ ಗಡುಸಾಗಿ ಹೇಳಿದ (ರಂಗರೋ. ೧೧). ಗಡ್ಡದುಪಾಧ್ಮರನು (ಕುವ್ಯಾಆ. ೧೫-೨೦) ; ಹರಳುಗಡ್ಡದೆ ಗಿಡ್ಡತನದ 
೨. ಕ್ಲಿಸ್ಟವಾಗು; ಕಠಿನವಾಗು : ಅನಿಲನಿಗೆ ಇದೊಂದು ಹೊಸ ಕುರೂಸಿಯಾದನು ನೃಪತಿ ವಿಷದಿಂದ (ನಳಚ. ೬-೧೪); ನೆಜಕಿ ಗಡ್ಡ 
ಸಮಸ್ಯೆ ಗಡಚಾದ ಪ್ರಶ್ನೆ. . . ಎಂದೆನಿಸಲಿಲ್ಲ (ಅಸನಾ. ೫೮); ವಾಕ್ಯ | 15 ಮಂಡೆ ಮೇಲ್ಮೀಸೆ ಸೀಕರಿಯಾಗಿಯುರುಳಿಬಿದ್ದರು (ಕಂನವಿ. ೧೪-೭೫) ; 
ಗಳು ಗಡಚಾಗುತ್ತ ಹೋಗುತ್ತವೆ (ಮುಂಬಯಿ. ೫-೨೩೫); ಈ ವಿಷಯ | ಗಡ್ಡಕ್ಕೆ ಬೆಂಕಿ ಹತ್ತಿದಾಗ, ಹಪ್ಪಳ ಸುಡಲಿಕ್ಕೆ ಬಂದ (ಗಾದಿ). ಗದ್ದ: 
ಅಸ್ಟು ಗಡುಚಾಗಿ ತೋರಲಿಲ್ಲ (ನೂರಜ. ೫೯): ೧. ಸಕು ಹರಿತಂದಿನತನೂಜನ ಗದ್ದವನು ಹಿಡಿದಿಜುಕಿ ಕೋಸ 
[ದೇ.`॥ ತಮಿ. ತೆಲು. ಗಡುಸು] ದೊಳೆಜಗಿ ಬೊಬ್ಬಿ ಆಕಿದ (ತೊರರಾ. bores ಗದ್ದವೆಂಬುದು 

ಗಡುಸುಗಾರ್ಶಿ, ಗಡಸುಗಾರ್ತಿ (ನಾ). ೧. ಗಟ್ಟಿಗಿತ್ತಿ; ದಿಟ್ಟಿ: | ಸವಿಮುದ್ಧಿನ ಗಂಟು ಮುದ್ದಿನ ಮುಖ ಮೋಕ್ಷದ ಜನ ನಂಟು (ಪ್ರ ಸಭಾ. 


ಬಲ್ಲಡು [ಪಾಠಾಂ. ಡ]ಸುಗಾರ್ತಿ ಯ್ಕೆ ಸೆ (ರಾಮಾಶ್ವ. Wit li ೧೫-೨) ; ಗದ್ದದಲಿ ಕರವಿಟ್ಟು (ರಾಮಾಸಂ. ೫-೪-೨೯). 
೨, ಜಂಬಗಾತಿ: “ಬಲ್‌ ಸೊಕ್ಕಿದವಳಿಗೆ ಗಡುಸುಗಾರ್ಶಿಯೆಂದಕ್ಕು ? | | ಗಡ್ಡದಯ್ಯ-ಗಿ, ಜೋಗಿ; ವಿರಕ್ತ; ಗಡ್ಡ ಬಿಟ್ಟಿವನು: ಗಡ್ಡದಯ್ಯ 
(ಕಶರ. ೧೨೨). ಗಡಸುಗಾರ್ಶಿ: ೧. ಕೃಷ್ಣರಾಯನ ತಂಗಿ | | ಬಂದರು (ರೂಢಿ). '೨. * ಸೀಸಕಕ್ಕೆ ಜೋಡಿಸುನ ಕೆಳಮುಖ ರಕ್ಷೆ; 
ಗಡಸುಗಾರ್ಶಿ ಎಂದು ಇಷ್ಟು ಕೆಣಕಿದೆ ಸ. i | | ಗಡ್ಡದಯ್ಮ್ಯ” (Beaver. ಇಂಕನಿ). 
[ಗಡುಸುಗಾಣ + -ತ್ಮಿ (ಆ. -ಇತ್ತಿ)] | (ಡೇ. ॥ .ತಮಿ. ಗಡ್ಡ, ಗೆಡ್ಡ; ತ.ಳು. ಗಡ್ಡ; ಕೊಡು ಗೆಡ್ಡ; 
ಗಡುಸುಗಾಅ, ಗಡಸುಗಾಅ (ನಾ). ಗಟ್ಟಿಗೆ: ಶತ್ರುಘ್ನಂ ಬಲ್ಲಡುಸು [235] ತೆಲು. ಗಡ್ಡ, ಗದ್ದುವ; ಕೊಲಾ. ನಾಯ್ಕೆ. ಗಡ್ಡ; ಪರ್ಜಿ. ಗಡ್ಡೊ ; 
ಗಾಅಂ (ರಾಮಾಶ್ವ. ೭೨-೮). ಗಡಸುಗಾಜ: " ಗಡಸುಗಾಅತನ' ಗೊಂಡಿ. ಗಡ್ಡೊ, ಗಡ್ಡೊಕಾ. / ಪ್ರಾ. ಖಡ್ಡ] 


ಪರಾ. [ಗಡುಸು * ೨ಗಾಜ (೮. -ಕಾಅ)] ಗಡ್ಡ, (ನಾ). ತಂಬೂರಿ ಮತ್ತು ವೀಣೆಗಳಲ್ಲಿ ತಂತಿಯು ಹಾದು 
ಗಡುಸುತನ, ಗಡಚುತನ, ಗಡಸುತನ (ನಾ). ೧. ಗಟ್ಟಿತನ: | |. ಹೋಗುವ ಎತ್ತರದ ಭಾಗ; ಜಗಲಿ: ದಂಡಿಗೆ ನೇರವಾಗಿ ಕಾಯಿ, 

ಒಂದು ರೇಖೆ ಮೃದುತ್ವ ಅಥವಾ ಗಡುಸುತನವನ್ನ ಷ್ಟೇ ಅಲ್ಲ ನೂನನ! | ಅದಕ್ಕೆ ಸೇರಿದಂತೆ 'ಹೊರಭಾಗಕ್ಕೆ ಒಂದು ಜಗುಲಿ ಅಥವಾ ಗಡ್ಡ 

ಮನೋಕಾಮನೆಗಳ ಸಮಗ್ರ ಸಾರವನ್ನೆ ೯ ವ್ಯ ಕ್ರ ಪಡಿಸಬಲ್ಲದು (ಭಾರದ. [30 ಹೊಂದಿರುತ್ತದೆ (ಸಂಗೀಚಂ. ೧೧೧). [ಗಡ್ಡೆ] 


೫೩೦). ಗಡಚುತೆನ: ೨. ದರ್ಪ; ಸೊಕ್ಕು : ಧ್ವನಿಯಲ್ಲಿ ಗಡಚು ! 
ತನವಿತ್ತು (ಹಾಡು ಹು. ೭೬). ಗಡಸುತನ: ೨. ಗಡಸುತನವನ್ನು | 


ಗಡ್ಡಯ್ಯ (ನಾ). ೧. ಗಡ್ಡದಯ್ಯ ; ಜೋಗಿ: ಕೊಡುವುದಕ್ಕೆ ಮುನ್ನವೆ 
ಕೈಯಾಂತು ಬಳಲುವ ಗಡ್ಡಯ್ಯಗಳ ನೋಡಿ ಬೆಜಗಾಜಿನಯ್ಯ 


ಬಿಡದೆ ಠೀವಿಯಿಂದಲೇ ಆ ಚಪ್ಪರದೊಳಗೆ ನಡೆದುಬಂದ (ಕಣ್ಮಣಿ. ೪6). ತ 4 (ವೆಸೀಳಿಮಾ. ೫೨-೨೧೭). ೨. ಒಬ್ಬಾತನ ಹೆಸರು : ತುಮ್ಚೆ ವಾಡಿಯ 
ಆಮ್ಮನ ಎದುರು ಅದೆಲ್ಲಿಂದ ಬಂದಿತ್ತೋ ಆ ಗಡಸುತನ (ಪದ್ಮಸ, Me ಗಡ್ಡಯ್ಯನ ಮಗಂ 'ಪೊನ್ನಿಗಂ ಕಾದಿ ಸತ್ತು (ಎಕ. ೫11, ಮದ್ದಗಿ. 
ತುಸು ಗಡಸುತನದಿಂದ ಹೇಳಬೇಕಾಯಿತು (ಬಾಬಲ. ೪೫). [s5| ೨೬-೨01 eno). [ಗೆಡ್ಡೆ * ಆಯ್ಕ] 
[ಗಡುಸು + -ತನ] | [ಗಡ್ಡಿ (ನಾ). (ಉಕ) ಹತ್ತು ದಸ್ತುಗಳ ಕಾಗದದ ಕಟ್ಟು; ಅರ್ಧ 
ಗಡುಸುನೀರು, ಗಡುಚುನೀರು (ನಾ). ಉಪ್ಪು ಸೇರಿರುವ ನೀರು: | : ರೀಮು: ಒಂದು ಕುಡಿಕೆ ಮಸಿ; ಒಂದು ಗಡ್ಡಿ ಕಾಗದ (ಹಾಸುಹೊ. 
ಗಡುಸುಸೀರಿಗೆ ಚೌಳು ವಾಹಿಂಗ್‌ಸೋಡವನ್ನು ಸಾಕಷ್ಟು ಹಾಕಿ, ! | ೫೩) ; ೨೦ ದಸ್ತಾ ಅಂದರೆ ಒಂದು ಗಡ್ಡಿ (ಮುಂಬವ್ಯಾ. ೧೩೯), 
ಮೆದುವು ಮಾಡಬೇಕು (ಗೃಹವಿ. ೪೬). ಗಡಚುನೀರು : “ಬಿರುಸಾದ | [4 ಹಂ. ಮರಾ. ಗಡ್ಡೀ] 
ನೀರು; ಸೌಳುನೀರು?” ; (Hard water. ಇಂಕನಿ). [40 ಗಡ್ಡಿಗೆ *ಗಡಿಗೆ' ನೋ. 
[ಗಡುಸು 4 ನೀರು, (ಆ ನೀರ್‌,)] | ಗಡ್ಡುಕೆ (ನಾ). ಜ ಗಡಿಗೆ೧: ಪ್ರಸಂನ ಮಲ್ಲಿಕಾರ್ಜುನದೇವರ್ಗ್ಗೆ 
ಗೆಡುಳ "ಗಡುಲ' ನೋ. i! ೬ ೬ ೬ ಸಹಸ್ರಗಡ್ಡುಕಾಪುರಸ್ಸರಂ ಮಹಾಪೂಜೆಯಂ ಮಾಡಿ (ಕಇಆ. 
ಗಡೆ, "ಗಟ್‌? ನೋ. | ೭೬-೧೨-೪೬ ; 1170). (ಸಂ. ಗಡ್ಡುಕ] 


ಗಡೆ, (ನಾ). (ಬಾವಿಯ) ರಾಟಿ; ಗಾಲಿ: ಪ್ರತಿಯೊಂದು ಹಳ್ಳಿಗೆ. ,ಗಡ್ಡುಗೆ "ಗಡಿಗೆ' ನೋ. 
ಒಂದು ಮಂಗಳೂರು ಹೆಂಚಿನ ಧರ್ಮಶಾಲೆ, ಅಜತೆದುರು ಒಂದು ಗಡೆ 4 ಗಡ್ಡೆ, ಗೆಂಡೆ, ಗೆಡ್ಡೆ (ನಾ). ೧. ಉಂಡೆ; ಗಂಟು: ಪರಿಪರಿ ಗಡ್ಡೆಯ 
ಹಚ್ಚಿದ ಬಾನಿ (ಸಮಜೀ. ೩). "ಗಡಗಡೆ? ಪರಾ. [?) ಕಟ್ಟ ಶಿರದೊಳು ರಟಿಸಿತಾ ಉಪ್ಪುಗಳ೯ ರಾರಾ (ಬಿಜ್ಜರಾ. ೬-೧೯) ; 


ಗಡ್ಡೆ ಕಟ್ಟಿಸು 


ಆಚಾರ್ಯರು ಒಂದು ದೊಡ್ಡ ಗೋಪೀಚಂದನದ ಗಡ್ಡೆಯನ್ನು ಮಾತ್ರ 
ತೆಗೆದುಕೊಂಡು ಮಠಕ್ಕೆ ಬಂದರು (ಭಜ್ಯೋತಿ. ೬೨); ಮಂಜೆನ ಗಡ್ಡೆ 
ಹೆಪ್ಪುಗಟ್ಟಿದೆ (ಅನಿಕೇ. ೨-೫). " ಮಂಜುಗಡ್ಡೆ ಪರಾ. ೨. ಗೆಣಸು 
ಮುಂತಾದುವುಗಳಂತೆ ದುಂಡಾಗಿರುವ ಬೇರು; ಕಂದ: ಚೇರು 
ಗಡ್ಡೆಗೆಣಸು ನೊದಲಾದವಜಲ್ಲಿ ಗಂಧವನಣಿವುದು (ಆದವ. ೫-೧೨) ; 
ಗಡ್ಡೆ ಬೇರು ಗೆಣಸ ಮೆದ್ದೆಯಂತೆ (ಪ್ರರಂದ. ೧-೧೧-೨) ; ನೆಲದೊಳಗಿನ 
ಗಡ್ಡೆ ಗಳನ್ನೂ ಬೇರುಗಳನ್ನೂ ಅಗಿದು ತಿನ್ನುತ್ತದೆ (ಮುಂಬಯಿ. 
೪-೨೧೨). &. ನೀರಿನ ಮಧ್ಯವಿರುವ ಸಣ್ಣ ಭೂಭಾಗ; ದ್ವೀಪ; 
ನಡುಗಡ್ಡೆ : ಗಡ್ಡೆ ಇರ್ಬುದು ಕಿರಿದು, ಸಲಮಿಸಿನ ಮುಂದುಗಡೆ 
(ಪಾರಸಿ. ೧೭-೧೬). " ನಡುಗಡ್ಡೆ” ಪರಾ. ೪. ಶರೀರದಲ್ಲಿ ರೋಗ 
ದಿಂದ ಬೆಳೆಯುವ ಗಂಟು, ಗ್ರಂಥಿ: ಜ್ವರದ ಗಡ್ಡೆ (ಪ್ರಥಣ್ಣ); 
ಪ್ಲೇಗಿನ ಗಡ್ಡೆ (ರೂಢಿ). ೫, ಮೂಲ; ಬುಡ; ಬುಡಕಟ್ಟು: 
ಅವರು ಈ ಗಡ್ಡೆಗೆ ಸೇರಿದವರು (ರೂಢ). ೬. ದಿಣ್ಣೆ ; ದಿಬ್ಬ: ಕೆಜಿಯ 
ಕೋಡೀ ನೀರು ಹಾಯಿದಾ ಗಡ್ಡೆ ತೆಂಕಸೀಮೆ ಮೇರಿಯಾಗಿ (ಎಕ.2೭1%, 
ಶ್ರೀರಂಗ. ೮೬-೩೫; 1471). ೭, ರಥದ ಅಥವಾ ಬಂಡಿಯ ವೇದಿಕೆ; 
“ ರಥದಲ್ಲಿ ನಿಗ್ರಹ ಕೂಡಿಸುವ ಪೀಠ” (ಅನಂನಾ): ಗಡ್ಡೆಯ 
ಮೇಗ್ಲಿಂದ ಎದ್ದಾರೆ ದೊಡ್ಡಮ್ಮ ಸೀರ್ಯಾದ ಮಗ್ಗ ತಂದಿವ್ನಿ 
(ಹಳ್ಳಿಯ. ೩೫). ೮. ಕಿವಿಯ ಬುಡ: ಚೂಲಿಕೆ - ಅನೆಯ ಕಿವೀಗಡ್ಡೆ 
(ಗಂಗಾಮ. ೧೩೩). ಗೆಂಡೆ, : ೨. ಸಸಿಗೆ ನಾಲ್ಕು ಹಣ ಗೆಂಡೆಗೆ ವೊಂದು 
ಹೊಂನಿನ ವೋಪಾದಿಯಲು (ಸೌಇಇ. 120-1, ೪೭೧-೨೯ ; 1462); 
ತೋಟದಲಿ ತೆಂಗಿನ ಸಸಿಯ ನಟದಕೆ ಗೆಂಡೆಗೆ ವೊಂದು ಹೊಂನಿನ 
ಮರ್ಯಾದೆಯಲಿ (ಸೌಇಇ. 1x-i, ೫೨೫-೧೯; 1528) ; ಅಡವಿಯ 
ಗೆಂಡೆ ದಿಂಡುಗಳ ತಿಂದಾ ಬೇಡ (ನೇಮಿಸಂ. ೨-೯೯) ; ಕೂಡೆಯ ಗೆಂಡೆ 
ಶ್ರಿಕಟುಕ ಜೀರಿಗೆ. (ಸಾಳ್ವಸಾಂ. ೧೦). ಗೆಡ್ಡೆ : ೯. ಆಧಾರ; 
ಆಶ್ರಯ: ಗೆಡ್ಡೆ ಗಡ ನೀನಖಿಳಸುರರಿಗೆ ಖಡ್ಡಿ ಗಡ ಸುರಲೋಕ 
ಪಾಲರು (ನಿಭಾಗ. ೧೦-೫೧-೪೫). , 
ಗಡ್ಡೆಯಂಬೋಗು ಆ ಗಡ್ಡೆಯಂತಾಗು; ಗಂಟುಗಂಟಾಗು ; 
ಮುರುಟು : ಪೋಡೊಲನೆಯ್ದೆ ಮತ್ತೆ ಪೊಸತಾದುವು ನೀರಸವಾಗಿ 
ಗಡ್ಡೆಯಂಬೋದ ಮನಂ ಕೊನರ್ತುವು (ಚಂದ್ರಪು. ೭-೬೬). 
[ದೇ. ॥ ತುಳು. ಕಂಡೆ, ಗಡ್ಡೆ; ತೆಲು. ಗಡ್ಡ. / ಸಂ. ಕಂದ] 

ಗಡ್ಡೆ ಕಟ್ಟಿಸು (ಕ್ರಿ). ಗಟ್ಟಿಗೊಳಿಸು; ಘನರೂಪಗೊಳಿಸು : ನರ 

ನೆತ್ತರನು ಗಡ್ಡೆಕಟ್ಟಸಿ ತಟ್ಟಿ ಮಲಗಿಸುವ ತಂಪು (ಚಂಡೆಮ. ೬). 
[ಗಡ್ಡೆ ಕಟ್ಟು (ಆಗಡ್ಡೆಗಟ್ಟು) + - ಇಸ್ಕು] 
ಗಡ್ಡೆ ಕಟ್ಟು " ಗಡ್ಡೆಗಟ್ಟು' ನೋ. 
ಗಡ್ಡೆಗಟ್ಟು, ಗಡ್ಡೆ ಕಟ್ಟು, ಗೆಡ್ಡೆ ಗಟ್ಟು (ಕ್ರಿ). ೧. ಗಂಟುಗಂಟಾಗು : 


ಮರದ ಕೊಂಬೆ ಗಡ್ಡೆ ಗಟ್ಟದೆ (ರೂಢಿ). ೨. ಗಟ್ಟಿಯಾಗು; ಘನವಾಗು:: 


(ಕ). ಗಡ್ಡೆ ಕಟ್ಟು:೨. “ಹೆಪ್ಪುಗಟ್ಟು? (ಜಾನಕೋ.9೫).ಗೆಡ್ಡೆ ಗಟ್ಟು: 
೨, ಎಳವೆಯೊಳೆ ತನ್ನ ವೈರಿಯ ಮೊಳೆಯುಮನೊಗೆತಪ್ಪ ರುಜೆಯ 
ಮೊಳೆ ಯುಮಫೊಗೆದಾಗಳೆ ಕಳೆಗೆ ಗೆಡ್ಡೆಗಟ್ಟಿದ ಬಲಕಿಕ್ಕೆ ಕಳೆಯಲೈ 
ಬಾರದು ( ಸುಕುಮಾ, ೧೧-೩೫). 
ಗಡ್ಡೆ ಕಟ್ಟಳೂೊಳ್ಳು ೫ ಗಟ್ಟಿಯಾಗು ; ಘನರೂಪವಾಗು: ರಕ್ತವು 
ಗಡ್ಡೆ ಕಟ್ಟಕೊಳ್ಳದೆ ಪೆಟ್ಟು ಬಿದ್ದ ಭಾಗದಿಂದ ಹೆಚ್ಚಾಗಿ ರಕ್ತ ಸ್ರಾವವಾಗು 
ತ್ತದೆ (ಗೃಹವಿ. ೨೦). [ಗಡ್ಡೆ + ಕಟ್ಟು) 
ಗಡ್ಡೆಗುಂಡುಹುಲ್ಲಂ (ನಾ). ಒಂದು ಬಗೆಯ ಹುಲ್ಲು: ಕಾಡು 
ಗುಂಡು ಹುಲ್ಲು, ಗಡ್ಡೆ ಗುಂಡುಹುಲ್ಲು (ಮೈ ಗಿ. ೩೭-೭೩೪). 
[ಗಡ್ಡೆ + ಗುಂಡು? * ಹುಲ್ಲು (ಆ ಪುಲ್‌)) 


೨೪೦೧ 


3 


10 


ಗಣ 


ಗಡ್ಡೆಜ್ಜರ (ನಾ). ಗುಲ್ಮದಲ್ಲಿ ಗಡ್ಡೆಯನ್ನು ಬರಿಸುವ ಜ್ವರ; 


ಚಳಿಜ್ವರ: ಈ ಮಲೆಯ ನೀರು ಗಡ್ಲೆಜ್ವರದ ಬೀಜ (ಕಂಬಹು. 6೭), 
[ಗಡ್ಡೆ * ಜ್ವರ] 
ವ 


| | ಗಡ್ಜೆ ನೆಲ (ನಾ). ನಡುಗಡ್ಡೆ ; ದ್ವೀಪ: ಕಡಲ ನಡುವಿನ ಗಡ್ಡೆನೆಲ 


(ಏಳಜೀ. ೧೩೭). [ಗಡ್ಡೆ + ನೆಲ] 


ಗಡ್ಡೆಮೊಸರ್‌, ಗೆಡ್ಡಿಮೊಸರ್‌ (ನಾ). ಗಟ್ಟಿಯಾದ ಮೊಸರು; 


ಕೆನೆಮೊಸರು; ಗರಣೆಮೊಸರು: ಬಗಿದಗುಲಕೊಂದದಂತೆ ತೆಗೆದಾಜೀಸಿ 
ದೋಗರದೊಳ್‌ ಪೊದಟ್ಟು ಕಮ್ಮಗೆ ಕೆನೆಗೊಂಡ ಗ [ಪಾಠಾಂ. ಗೆ)ಡ್ಡೆ 
ಮೊಸರಂ ಸುರಿದು (ಲೀಲಾವ: ೫-೬೦ ; ಸೂಕ್ತಿ ಸು. ೧೧-೮೫ ನೋ?). 
ಗೆಡ್ಡೆನೊಸರ್‌ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ಗಡ್ಡೆ + ಮೊಸರ್‌] 


ಗಡ್ಡೆ ಹಾಗಲ (ನಾ). ಹಾಗಲದಲ್ಲಿ ಒಂದು ಜಾತಿ: “ಕಾರನೆಲ್ಲಃ... 


ಹಾಗಲ, ಕಾಡುಜಾಗಲ, ಗಜ್ಜೆಹಾಗಲ, ಬಂಜಿಹಾಗಲ* (ಸಿದ್ಧಾ ಂತಿ.೧೨೯). 
[ಗಡ್ಡೆ * ಹಾಗಲ (ಆಪಾಗಲ್‌)) 


5| ಗೆಡ್ಡೆಹುಲ್ಲಂಿ (ನಾ). ಒಂದು ಬಗೆಯ ಹುಲ್ಲು: (8). 


40 


[ಗಡ್ಡೆ + ಹುಲ್ಲು (ಆ ಪುಲ್‌ )] 


ಗಡ್ರಬಡ್ರ (ನಾ). ಒಂದು ಅನುಕರಣ ಧ್ವನಿ: ಯಾವಾಗಲೂ 


ಗಡ್ರಬಡ್ರ ಎಂದು ಗಲಾಟಿಯಾಗಿಯೇ ಇದ್ದಿತು (ಹುಟ್ಟ ಹ. ೬). 


ಗಢಾವಣೆ "ಗಡಾವಣ್ಕೆ” ನೋ. 
ಗೆಣ (ನಾ). ೧. 


ಸಮೂಹ; ಗುಂಪು; ಮೊತ್ತ; ಹಿಂಡು: 
“ ನಿಕರಃ, ನಿಕಾಯಃ, .. ಗಣ್ಯ ಓಘಃ ... ಸೋಪು ಈ ೩೯ 
ಸಮೂಹಂಗ ಹಲಾಯು.೧೧೪-೧);[ಆ]ನೆಯ ಕೇರಿಯ ಮೂನೂರ್ವ್ವರುಂ, 
ಗಣಮುಮಿಟ್ಲು ಶ್ರೀಮರುಳೇಶ್ವರದೇನರಿಗೆ ದಾನ೦ಂಗೊಟ್ಟರು 
(#a.1l, ೧0-೨೨; 1080); ಕೇವಳಿಗಳ್ಳಿಸಾಸಿರ್ವರೆಣ್ಸಾಸಿರೆಂ ಗಣ 
ದೊಳ್ಳೋಬಕ್ರೊಡೆ ... ಆ ಸಭಾವಳಯದೊಳ್‌ ಲಕ್ಷದ್ದಯಾವಾದಿಗಳ್‌ 
(ಅನಂಪು. ೧೪-೪೪ ; ಪೊಡೆದ ದುಗುಲಂ ರಣನಿಶಾಟ ಗಣದಿಶಾಪಟಿಮಲ್ಲನ 
ಚೆಲ್ವಿನ ಬೆಳ್ವಟ್ಟಿಯಂ ಷಲಯೆ (ರಾಮಾಶ್ವ. ೧೩೯-೧೨). ೨. [ನೀತ್ಸೆ] 
ಜಂಗಮ : ಜಲವ ತಪ್ಪಿದ ಮತ್ಸ್ಮ ಬದುಕುವುದೇ ಸೋಜಿಗ ಗಣ 
ತಿಂಥಿಣಂಯೊಳಗಿರಿಸೆನ್ನನು ಲಿಂಗವೇ (ಬಸವ. ೩೬೭); ಹಿೀನರೆಲ್ಲ ಗಣಂ 
ಗಳಾದರೆ ಏನು ರೋಗೈತರಲಿ (ಬಿಜ್ಜಪು. ೬೨-೫೬), ೩. ಶಿವನ 
ಪ್ರಮಥರ ಸಮೂಹ; ಶಿವಗಣ: ಶಿವನು ಉಮೆಯನ್ನು ಕೂಡಿ 
ಗಣಗಳಿಂದ ಪರಿವೃತನಾಗಿ ನರ್ತಿಸುವನಂತೆ (ಬಾಲಪ್ರ. 11, ೯೧೭). 

ಇಪ್ಪತ್ತೇಳು ರಥಗಳು, ಇಪ್ಪತ್ತೇಳು ಆನೆಗಳು, ಎಂಬತ್ತೊಂದು 
ಕುದುರೆಗಳು, ನೂರುಮೂವತ್ತೈದು ಕಾಲಾಳುಗಳಿರುವ ದಂಡು, 
ಸೈನ್ಯ: ಆನೆ ೨೭, ರಥ ೨೭, ಕುದಿರೆ ೮೧, ಕಾಲಾಳು ೧೩೫ ಇದು 
ಗಣವೆಂಬ ಬಲ (ವ್ಯವಹಾ. ಅನುಬಂ. ೧-೯). ೫. ಗ್ರಹ; ಭೂತ; ಕ್ಷುದ್ರ 
ದೇವತೆ: ಪಂಜ್ರೊಳ್ಳಿ ಗಣ ಬತ್ತಿತ್ತು. ಗಣ ಕೇಳೋಕೆ ಅಂತ ಹತ್ತಿಪ್ಪತ್ತು 
ಮೈಲೆ ಪಾಸಂತರ ಜನ ಬತ್ತಾ ಇತ್ತು (ಪಂಜಪಂ. ೪); ನಾರಾಯಣ 
ನಡುಗುತ್ತಿದ್ದ ಗಣ ಬಂದವನಂತೆ (ಪ್ರಶ್ನೆ. ೨೫). ೬. ವರ್ಗ; ಶಾಖೆ: 
ಸಾಮಾನ್ಯವಾಗಿ ಸಂಘಗಳಿಗೆ ಗಣ, ಗಚ್ಛ (ಬಲಿ) ಅನ್ವಯ ಎಂದೂ 
ಕರೆಯುವ ರೂಢಿಯುಂಟು (ಜೈನಪ. ೩೧); ದಿಗಂಬರ ಸಂಪ್ರದಾಯ 
ದಲ್ಲಿದ್ದಂತೆಯೇ ಅನೇಕ ಸಂಘ, ಗಣ... ಇದ್ದುವು (ಕಶಾಅ. ೭೬). 
೭. [ಛಂದ]: “ಗಣವೆಂದರೆ ಕೆಲವು ನಿಯಮಗಳಿಗನುಸಾರವಾಗಿ 
ವಿಂಗಡಿಸಿದ ಅಕ್ಷರಗಳ ಗುಂಪು” (ಕೈಪಿಡಿ. ೬೯) : ಧರಣಿ ಜಲಾಗ್ನಿ 
ಮರುದ್‌ಪ್ರೋಮ ರವಿ ಶಶಾಂಕೇಂದ್ರನಿಲಯಮಿವು ಗಣದ ಸರ್‌ 
(ಛಂದೋಂಬು.ಗ-೨೮); ಗಣಕ್ಕೆ ಮೂಲಾಂಶ ಒಂದು ಗುರು(ಕೈ ಪಿಡಿ. ೧೧೮). 


ಗಣಂಕ 


"ಅಂಶಗಣ, "ಅಕ್ಷರಗಣ', "ಮಾತ್ರಾಗಣ', "ವರ್ಣಗಣ' 
ಪರಾ. ೮. ಒಂದು ಬಗೆಯ ಸುಗಂಧದ್ರವ್ಯ; “ಅಜಿವಾನ” 
(ಗಂಗಾಮ. ೧೧೧). ೯. [ಜ್ಯೋತಿ] ಗಣಕೂಟವನ್ನು ಗಣಿಸುವಾಗ 
ಹೇಳಿರುವ ದೇವ, ಮನುಷ್ಯ ಮತ್ತು ರಾಕ್ಷಸ ಎಂಬ ಮೂರು 
ಬಗೆಯ ನಕ್ಷತ್ರಗಳ ಗುಂಪು. [ಸಂ.] 

ಗಣಂಕ (ನಾ). ಒಬ್ಬಾತನ ಹೆಸರು: ಭಾರದ್ವಾಜಾನಾಂ ಗಣಜ್ಯ 
ಬಾಳುಜ್ಯ ದೇಮಣಜ್ಯಶ್ಚ ಕಾಶ್ಶಸಾನಾಂ (ಮೈಆರಿ. ೧೯೩೯; ೩೦೨೨೫; 670). 

[? + ಅಂಕ್ಯ] 

ಗಣಕ (ನಾ). ೧. ಗಣಿತವನ್ನು ಬಲ್ಲವನು ; ಲೆಕ್ಕಿಗ; ಕರಣಿಕ: 
ಆರುಂ ಕಾಣದೇ ಭಕ್ತಿಪಾ ಗಣಕಂ ಹೆಗ್ಗಣಕಂ ಸಮಂ (ಸೋಮೇಶ. ೬೩); 
ಪ್ರತಿಯೊಂದು ಪಂಚಾಯಿತಿಯಲ್ಲಿಯೂ ಗಣಕ, ಲೇಖಕ ಮತ್ತು 
ಸಾಧ್ಯಸಾಲ ಎಂಬ ಮೂವರನ್ನು ನೇಮಿಸಿರುತ್ತಿದ್ದರು (ಭಾರದ. ೫೬). 
`೨. ಜೋಯಿಸ : ಶುಭಮುಹೂರ್ತಮೆನೆ ಗಣಕನಿಳಾಪ್ರಭುವೊಗೆದನುದಿತ 
ಕಾಯಪ್ರಭೆಯೊಗೆದಿಕೆ (ಪಂಪಭಾ. ೧-೧೨೩). [ಸಂ.1 

ಗೆಣಕೆಯಂತ್ರ(ನಾ). “ಲೆಕ್ಕುಮಾಡುಪ ಯಂತ್ರ”: (ಕಸ್ತೂ ಕೋ. ೨೦೦). 

[ಗಣಕ + ಯಂತ್ರ] 

ಗಣಕ (ನಾ). ಜೋಯಿಸನ ಹೆಂಡತಿ: (8). 

ಗಣಕ್ಕಿ "ಗಣಿಕ್ಕೆ' ನೋ. 

ಗಣಕಿಕ (ನಾ). ಎ ಗಣಕ: ಗಣಕಕರ ಬ್ರಹ್ಮದೇವಭಟ್ಟರು (ಸೌಇಇ. 
XX, ೧೪೪೨-೫೩ ; 1166). 

["ಗಣಕಿಗ' ಎಂಬುದರ ಅಪಲಿಖಿತವಿರಬಹುದು] 

ಗಣಕೂಟ (ನಾ). [ಜ್ಯೋತಿ] ಜಾತಕದಲ್ಲಿ ಗಂಡುಹೆಣ್ಣುಗಳಿಗೆ ಕೂಡಿ 
ಬರುತ್ತದೆಯೆ ಎಂದು ನೋಡುವ ದ್ವಾದಶಕೂಟಗಳಲ್ಲಿ ಒಂದು: 
ವಧೂವರರ ಗಣಕೂಟ -ಪ್ರಶಸ್ತವಾಗಿದೆ (ರೂಢಿ). [ಗಣ 4 ಕೂಟ್ಯ) 

ಗಣಕೆ| "ಗಣಿಕ್ಕೆ' ನೋ. 

ಗಣಕ್ಕೆ "ಗಣಿಕ್ಕೆ' ನೋ. 

ಗಣಗ (ನಾ). ಒಂದು ಬಗೆಯ ಹುಲ್ಲು : ಎರಡುಮೂರು ಸಾರಿ ಗಣಗ 
ನೆಂಬ ಹುಲ್ಲನ್ನು ಕೆತ್ತಿ ತೆಗೆಯಬೇಕಾಗುತ್ತದೆ (ಮುಂಬಯಿ. ೫-೧೯೯). [?) 

ಗಣಗಂಟೆ :(ನಾ).: ಗಣಗಣ `ಎಂದು ಸದ್ದುಮಾಡುವ ಗಂಟಿ: 
ಗಣಂಗಳಿಗೆ ಗಣಗಂಟಿ ಬೇಕು ಗಣದಲ್ಲಿ ಬೇಕು ಗಣಿಕೆ (ಅರಳು. ೨೯೨-೫). 

(ಗಣ್ಯ * ಗಂಟಿ] 

ಗಣಗಣ (ನಾ). ಒಂದು ಅನುಕರಣ ಶಬ್ದ. "ಗಣಗಣಿಸು' ಪರಾ. 

ಗಣಗಣಿಸು (ಕ್ರಿ). ಗಣಗಣ ಎಂಬ ಶಬ್ದವನ್ನು ಮಾಡು; 
ಗಣಗಣ ಎನ್ನು: (8). "ಘಣಘಣಿಸು' ಪರಾ. 

[ಗಣಗಣ + -ಇಸ್ಕು] 

ಗಣಗಳೆ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹೂವು; 
ಕಣಿಗಲು: ಕೆಂಪಿನ ಗಣಗಳ ಹುವು (ಎಕ. 1%, ಕಾನಕಾ. ೯೦-೫೬ ; 
1700). "ಕಣಗಿಲೈ' ಪರಾ. [?) 

ಗಣಗಿಲು (ನಾ). ಬೀಜವರಿ : ಬಿತ್ತುವ ಬೆದೆ ಗಣಗಿಲು ನಾಗಂಡುಗದಲು 

ಬಿತ್ತುವ ಬೆದೆ ಗಣಗಿಲು 
ನಾಘಂಡುಗದ (ಸೌಇಎ. ೧೯೩೨, ಉಡುವ. ೨೫೪-೧೪ ; 1434) ; ಯಿಂತೀ 
ಚತುಸೀಮೆಯೊಳಗೆ ಬಿಟ್ಟಿ ಬೆದೆ ಗಣಗಿಲು ಬಯಲು ನಾಗಂಡೆಯಲು 
(ಸೌಇಇ. 1-1, 9೪೬-೧೩ ; 1436). [2] 

ಗಣಗ್ರಹಣ (ನಾ). [ಜೈನ] ಎಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ 
ಒಂದು: ಮತ್ತಮವತಾರವೃತ್ತಿ ಲಾಭಸ್ಥಾನಲಾಭಗಣಗ್ರಹಣ ಪೂಜಾ 
ರಾಧ್ಯ ಪುಣ್ಯ . . ಎಂಬೆಂಟುಂಬೆರಸು 


[ಸಂ. ಗಣಕೀ) 


(dan. 10-11 , ೪9೨೪-೨೧; 1401); 


(ಆದಿಪು. ೧೫-೧೬ ವ); 


೨೪೦೨ 


10 


ಲೂ 


30 


85 


40 


45 


ಗಣತಿ 


ಎಲ್ಲೆ ದೇವತೆಗಳಿರಾ ಇದುವರೆಗೂ ಅಣ್ಣಾನದಿಂ ನಿಮ್ಮಂ' ಪೂಜಿಸಿದೆನು 
|. ಇನ್ನು ಜೈನವ್ರತೋಚಿತ ದೇವರುಗಳಂ ಪೂಜಿಸುವೆನು, ಇನ್ನು ನೀವುಗಳು 
ಅನ್ಮತ್ತ ಹೋಗಬಹುದೆಂದು ಆ ವಿಗ್ರಹಗಳಂ ತ್ಯಜೆಸಿ ಜಿನಬಿಂಬಗಳಂ 
ಪೂಜಿಸುವುದೇ ಗಣಗ್ರಹಣನೆಂಬ ೪ನೇ ಕರ್ಮವು (ಪುರುಚ. ೨೧೬-೨೧೭). 
[ಗೆಣ ೬ ಗ್ರಹಣ] 
ಗಣಜಲ `ಗಣಜಿಲೈ' ನೋ. 
| ಗಣಜಲಿ "ಗಣಜಿಲೈ' ನೋ. 
| ಗಣಜಲೆ:"ಗಣಜಿಲೈ' ನೋ. 
| ಗಣಜಿಲು "ಗಣಜಿಲೈ ನೋ. 
| ಗಣಜಿಲ್ಲೆ, ಗಣಜಲ, ಗಣಜಲಿ, ಗಣಜಲೆ,' ಗಣಜಿಲು, ಗಣಿಜಿಲೆ, 
|. ಗನಿಜೆಲೆ(ನಾ). ಒಂದು ಬಗೆಯ ವನೌಷಧಿ :.“ಗಣಜಿಲೆ ಪುನರ್ನನಿ 
ಶಿವಾಟಕೆಯೆನಿಕ್ಕುಂ* (ಮಂಗರಾ.. ೪೦-೩೧) ; ಗಣಜಿಲೆಯ ಬೇರ 
|. ಓೀರಲ್ಲಿ ಅಕೆದಾದರೂ ಯಸ್ಟಿನ:ಧುಕವ ಮಜ್ಜಿಗೆಯಲ್ಲಿ: ಅರೆದಾದರೂ 
ಪಾನನ ಮಾಡಿಸಲು ಕಕ್ಕೆಯ ವಿಷ ಶಮುನವಹುದು (ವೈದ್ಯ ಸಾ. 11, ೨೩೫); 
ಗಣಜಲೆಯಬೇರು, ದೇವದಾರು . . . ಗೋಮೂತ್ರದಲ್ಲಿ ಕಾಯಿಸಿ 
ಕುಡಿಯಲು ಶ್ಲೇಷ್ಮಾದಿಗಳೆಲ್ಲವೂ ಮಾಣುಪುವು (ವಿನೈವಿ. ೧೯). 
ಗಣಜಲ: ಕೆಂಪು ಬಿಳಿ ಗಣಜಲ... ಕಫವಾತಗಳನ್ನು ನಾಶಮಾಡು 
ತ್ತವೆ (ಅಷ್ಟಾಂಗ. ೧೩೯-೯೬). -ಗೆಣಿಜಲಿ : ಕೆಂಪುಕೊಮ್ಮೆ, ಗಣಜಲಿ 
(ಮೈಡಗಿ. ೬೫-೧೫೩೯). ಗಣಜಲೆ; ಪುನರ್ನವದ (ಗಣಜಲೆಯ) 
ಸೊಪ್ಪನ್ನು ಶುಂಠಿಯೊಡನೆ ಬೇಯಿಸಿ ಹುಳಿಸಲ್ಯವನ್ನು ಮಾಡುವುದು 
| ಗಣಜೆಲು: “ಜಓಲ - ಗಣಜಿಲು* 
| (ಓಷಧಿ. ೫೯). ಗಣಿಜಿಲೆ: *ಪ್ರವರ್ಣವಾ, ಶೋಷಬ್ನ- ಈ ೨ ಗಣಿಜಿಲೆ 
| (ನಾಚಿರಾ. ೧೧೨); *ಅಂಡವಕ್ರ- ಗಣಿಜಿಲೆ” (ಅಕಾನಿ. ೧-೨೧). 
| 


- (ಭೀಮಸೂ. ೧೫-೪೦ ಬೀಕೆ). 


ಗನಿಜೆಲೆ :. ಕೊನ್ನೆ, ಗನಿಜೆಲೆ, ಈಜಿಮುಳ್ಳು, ನಲ್ಲಗನ್ನೆ (ಮೈಣಔಗಿ- 
೧೫-೨೭೧). (2) 

; ಗಣಜಿಲ್ಕೆ (ನಾ). (ಉಕ) ಸಿಡುಬುರೋಗ; ಸೀತಾಳಿ; ನೀರು 
ಕೋಟಲೆ (ಕರಾ): ಮೈಲಿ ಗೊಬ್ಬರ ಗಣಜಿಲೆಗಳ ಉಪದ್ರವವು 
ವಾಡಿಕೆಯಾಗಿ ಆಗುತ್ತದೆ (ಕಭಾಗೆ. ೪೧೫). (7) 

ಗಣಜೆ (ನಾ). ಓಂದು ಬಗೆಯ ಜಿಂಕೆ, ಸಾರಂಗ: “ಗೋಕರ್ಣ 
(ಪಾಠಾಂ. ಗೆಂಧರ್ನ, ಶರಭ] - ಗಣಜೆ” (ನಾಚಿರಾ. ಕಿ). [2] 

(ಗಣತಂತ್ರ (ನಾ). ಪ್ರಜಾತಂತ್ರ; ಗಣರಾಜ್ಯದ ಆಡಳಿತ; ಪ್ರಜಾ 

| ಪ್ರಭುತ್ವ: ಸ್ವತಂಕ್ರನಾದವನು. ತನ್ನನ್ನು ರಾಜತಂತ್ರದಲ್ಲಿಯೂ 

;  ರಾಜತಂತ್ರದಿಂದ ಗಣತಂತ್ರದಲ್ಲಿಯೂ ಸಾರ್ಥಕಮಾಡಿಕೊಳ್ಳುವುದಕ್ಕಾಗಿ 

ಯುದ್ಧಮಾಡಿ ಸಾಯುತ್ತಾನೆ (ನಿಬಂಧ. 11, ೨೭೯). [ಗಣ * ತಂತ್ರ] 
ಗಣತಿ "ಗಳಂತಿಗೈೆ' ನೋ. 

; ಗೆಣತ್ತಿ, ಗಣಿತ, ಗಣಿತೆ (ನಾ). ೧. ಎಣಿಕೆ ; ಲೆಕ್ಕ: ಸಾಲುಸಾಲಾಗಿ 

| ನಿಂತಿರುವಾನೆ ಕುದರೆಯ ಮೇಲಾದ ರಾವುತರನ್ನೂ ಲೀಲೆಯಿಂ ಗಣತಿಯ 

;  ನೋಡಿ'ಸುಗಂಧಭೂಪಾಲನು ಮೆರೆದನು (ಸೌಗಂಸ. ೪-೧೮); ಖರ್ಚು 

| ಗಣತಿಗೇ ಬರಲಿಲ್ಲ (ಅಲೆಮ. ೧೮೭). "ಗಣಿತ? ಪರಾ. ೨. ಜನಗಣತಿ; 

| 


ಖಾನೇಷುಮಾರಿ: ಅಖಿಲಭಾರತ ಗಣತಿ (ಸೆನ್ಸಸ್‌) ಒಂದು 
ಅಪೂರ್ವವಾದ ವಿಶಿಷ್ಟತೆಯಿಂದ ಕೂಡಿದೆ (ಕಒಸಾ. ೧೫೨). ಗಣಿತ : 
೨. ಒಂದನ್ನೂ ವಿಚಾರಿಸದೆ ಗಣಿತಿಗಾಗಿ ಬಂದ ನನ್ಮು ಸೇನೆಯಂ 
ಕಂಡು (ಮುದ್ರಾಮಂ. ೧೯೧) ; ಆತನ ಪೌಜು ಗಣಿತಿಯಾಗಬೇಕಾದರೆ 
(ಕಥಾಮಂ. 1೪, ೫೭). ಗಣಿತೆ; ೨. ಕಡುಗಲಿ ಖಾನನಜೀರರು 
ನನ್ನಿಯ ಪಡೆಯನೆಲ್ಲವ ಬೇಜಕ ಬೇಜಕೆ ಬಿಡದೆ ಗಣಿತೆಯ ತೋಟ್‌ಸಿದೊ:- 
(ಕಂನವಿ. ೧೧-೮೦). [*- ಮರಾ. ಗಣತೀ] 


| 


ಗಣತಿಗೆ ೨೪೧೦೩ 


ಗಣತಿಗೆ "ಗಳಂತಿಗೈ' ನೋ. 
ಗಣದಿಗೆ "ಗಳಂತಿಗೆ' ನೋ. 


ಗಣದೀಪಕ (ನಾ. ಗಣಶ್ರೇಷ್ಮ; ಗಣಗಳನ್ನು ಬೆಳಗುವವನು; 


ಗುಂಹಿನ ಶ್ರೇಷ್ಠ: ಮುಖೀನ್ಸ ರಭಯಣ್ಚಿ ಮುನೀನ್ಹ್ರರ್ಗ್ಗಣ 
ದೀಪಕರೆನಿಸಿದ ಮಾಘಣನ್ನಿಗಳ" (ಕಇಆ. ೩೨-೮-೯ ; 1008). ಕ 
(ಗಣ + ದೀಪಕ] | 


ಗಣದೇವತೆ (ನಾ). ಗಣಕ್ಕೆ ಸೇರಿದ ದೇವತೆ: ದಿವ್ಮ ಗಣದೇವತೆಗಳಂ 
ಕಾಪುವೇಟ್ದು (ಜೀವಸಂ. ೪೦-೭). [ಗಣ + ದೇವತೆ] | 
ಗಣದ್ರವ್ಯ (ನಾ). ೧. ಸಾರ್ವಜನಿಕರ ಸ್ವತ್ತು. ೨. ER 
ವಸ್ತುಗಳ ಗುಂಪು: (8). [ಗಣ + ದ್ರಸ್ಮ] (10 
ಗಣಧರ (ನಾ). [ಚೈನ] ಶ್ರೇಷ್ಠವಾದ ಜ್ಞಾನ, ದರ್ಶನ ಮುಂತಾದ 
ಧರ್ಮಗಳನ್ನು ಹೊಂದಿರುವವನು; ತೀರ್ಥಂಕರನ ಶಿಷ್ಯರಗುಂಪಿನ 
ಮುಂದಾಳು, --ಮುಖ್ಯತಿಷ್ಯರಲ್ಲಿ ಒಬ್ಬ: ಗಣಧರೆಗಣಮುಂ ; 
ಬಿಟ್ಟು ಏಕವಿಹಾರಿಯಾಗಿ (ಆದಿಪು. ೬-೩೩ವ); ತೊಂಬತ್ತು ಮೂವರ್‌ | 
ಗಣಧರರುಂ (ಚ೦ದ್ರ ಪು. ೧೫-೮೧ ವ); ಗೆಣಧರರೋ ಸ್ವಾಮಿಗಳೋ |15 
ಗುಣದಿಂದಾಮಣಕಿಯೆಠಿ (ಯಶೋಚ. ೧-೪); ಶರಣೆಂಬೆ ಸರಮಪುರಾಣದ | 
ಕಥೆಗಳನೆರಡನೆ ಗಣಥರರೆನಿಸಿ ಧರೆ ಪೊಗಳ್ಳಿನ ವಿಸ್ತರಿಸಿದ ಶ್ರಿ ಕವ; 
ಪರೆಮೇಷ್ಮಿಸ್ವಾಮಿಗಳಡಿಗೆ (ನಾಗಕು. ೧-೮). [ಸಂ. | 
ಗಣನ (ನಾ). ಗಣನೆ ೧: "ಗಣನಯಂತ್ರ' ಪರಾ.  [ಸಂ.] § 
ಗಣನಯಂತ್ರ (ನಾ). ಲೆಕ್ಕಾಚಾರ ಮಾಡುವ ಯಂತ್ರ ; ಲೆಕ್ಕದಲ್ಲಿ 
ಸಹಾಯಮಾಡುವ ಯಂತ್ರ: ಇಂಥ "ಬಿಕ್ಕ, 
(arithmetical Machine) ವನನ್ನ್ನ . ನಿರ್ಮಿಸಿದನು (ಗಳತ. 
೧೨೧). (ಗಣನ + ಯಂತ್ರ] i 
'ಗಣನಶಾಸ್ತ್ರ (ನಾ). ಅಂಕಿ ಅಂಶಗಳನ್ನು ತಿಳಿಸುವ ಶಾಸ್ತ್ರ; ಸಂಖ್ಯಾ 
ಶಾಸ್ತ್ರ: ಹ್‌ 1 ಗಣನಶಾಸ್ತ್ರ ಹಿ ಹೆಸರು ಈಡಿಗ ಕೊಟ್ಟ 
ತ್ತಾರೆ (ಗಣಿಡ. ೪11 ಪೀಠಿಕೆ). [ಗಣನ * ಶಾಸ್ತ್ರ] 
ಗಣನಾತಿಕ್ರಾಂತ (ನಾ). ಗಣನೆಗೆ ಸಿಕ್ಕದುದು; ಅಸಂಖ್ಯ 
ವಾದುದು: “ಗಣನಾಶಿಕ್ರಾಂತಮಂತದಕ್ಕುಮಸಂಖ್ಯಂ? (ವಸ್ತುಕೋ. 
೧0೬-೬೪). [ಗಣನ + ಅಶಿಕ್ರಾಂತ] 
ಗೆಣನಾತೀತ (ಗು). ಗಣನೆಗೆ ಮಾರಿದ; ಎಣಿಕೆಗೆ ಸಿಕ್ಕದ: ಗಣನಾ |10 
ತೀತಾಜ್ಯಾಹುತಿ ಗಣದಿಂದಂ ತಣಿಯೆ ಜಾತವೇದ (ಪಂಪಭಾ. ೬-೩೭); 
ಕಾಮದೇವ ಕ್ರಿತಿಪತಿ ಗಣನಾತೀತ ತೇಜಪ್ರತಾಪಂ (ಎಕ. ಭ1(s), 
1070); ಗಣನಾತೀಕ ಮಮರ್ತ್ಯ ಕೋಟ ಬಲದೊಳ್‌ 
ಜ್ಕ್ಮೋತಿಷ್ಯದೇವಾಳಿ ಸಿಂತಣಮೆಯ್ಕೊಳ್‌ ಬರೆ. . . ಗಮನಂ ಕಣ್ಣೆ eo] 
ಬೆಡಂಗಾದುದೋ (ಚಂದ್ರ ಪು: ೧೨-೭೫). 
[ಗಣನ + ಅತೀತ] 
ಗೆಣನಾಥ (ನಾ). ೧. ಗುಂಪಿನ ಯಜಮಾನ : ವೃಷಭಸೇನ ಗಣನಾಥ | 
ಪುರಸ್ಸರಂ ಪುರುತನಯರಾ ಕ್ರಮದೊಳ್‌ ಪರಮಸುಖಾಸ್ಪದಮನನಿಬರುಂ | 
ಕೈಕೊಂಡರ್‌ (ಆದಿಪು. ಗ೬-೭೫ ವ); ಗಣನಾಥರ್ಜಯಮುಖ್ಯರರ್ಧ | 
ಶತಕಂ (ಅನಂಪು. ೧೯-೪೪). ೨. [ವೀಶೈ) ಗಣಗಳ ಒಡೆಯ ; |4! 
ಗಣಪತಿ; ಗಣೇಶ: ಗಣನಾಥನ ಐವತ್ತೆರಡು ಸರ ಹಣಿದುಬಿದ್ದುವು] |: 
(ಬಸವ. ೯೩೧). ೩. ಗಣಿಗಳ ಒಡೆಯ; ಶಿವ; ಗಣನಾಥನಂ ಸಾರ್ದು 
(ಬಸಪು. ೪೪-೩೦); ಗಣನಾಥಂ ಸುಪ್ರಧಾನಂ ನಿನಗಧಿಕಹಿತಂ (ವೃಷವಿ. | 
೬-೪೦), [ಗಣ * ನಾಥ) a | 
ಗಣನಾಯಕ (ನಾ). - ಗಣನಾಥ ೨: ಜಗತ್ರಿಯನಾದ ದೇವನಂಕದ 
ಗಣನಾಯಕಂ ನರದನಕ್ಕೆ ಮಗನ್ಮುನಗಂ ಟರ (ಗದಾಯು. ೧-೧೦); 


ಸೊರಬ. ೨೭೬-೩೮ ; 


ಗಣನೆ (ನಾ). ೧. ಎಣಿಕೆ; ಲೆಕ್ಕ: 


ಗಣನೆವಡೆ (ಕ್ರಿ). ಎಣಿಸಲ್ಪಡು; 


ಗಣಪದನಿ 


ವ್ಯೋಮಾನಿಲಂ . «-» ವಾರಿಯೆಂಬಿನೆಂಟೀಶಗುದ್ದಾಮತನುನೆನಿಸಿಕ್ಕು 

. ಸ್ವಾಮಿ ಗಣನಾಯಕರ್‌ ನಿಜಪುತ್ರರೆನಿಸಿಕ್ಕು (ಮಂಗರಾ. ೪-೧೩). 
೨. [ಜೈನ] ಮುನಿ, ಆರ್ಯಿಕೆ, ಶ್ರಾವಕ ಮುತ್ತು ಸು ಈ 
ನಾಲ್ಕು ಸಂಘಗಳ ನಾಯಕ: ನೆಜವಂ ತಾಳ್ವಿದ - ಶ್ರುತಸ್ಥಂಧ 
ಮಾದಣಜಕಿವಿಂದಂ ಗಣನಾಯೆಕರ್‌ ಸಮಜಕೆ ಭವ್ಯಶ್ರೆ ಶ್ರೇಣಿಗೆ ಜದಿಂದಜರಿ 
ಯಲ್‌  (ಆದಿಪು; ೧-೩೯). (ಗಣ + ಕ] 


ಗೆಣನಿಯಮ (ನಾ). [ಛಂದ] ಗಣಗಳ ನಿಯಮ, ಕಟ್ಟಳೆ, 


—ನಿರ್ಣಂಧ: 
ಮಾತ್ರೆ 


ಗಣನಿಯಮವಿಪರ್ಯಾಸದೊಳೆಣೆವಡೆದೊಳ್ಳೆಸೆಯೆ 
`ಸಮನಾಗೆ . . . ರಘಟಾಬಂಧಂ (ಛಂದೋಂಬು. ೩-3೨೨). 
[ಗಣ + ನಿಯಮ] 


ಗಣನೀಯ (ಗು). ಗಣನೆಮಾಡಲು ಯೋಗ್ಯವಾದ, --ಲಕ್ಷಿಸ 


ಬೇಕಾದ; ಮುಖ್ಯವಾದ: ಮೊದಲನೆಯ ಗಣನೀಯ ವಿಜ್ಞಾನಿ 
ಥೇಲಿಸ್‌ ಎಂಬುವವನು (ಜುಳ್ಸಾರ. ೭ ಪೀಠಿಕೆ). (ನಾ), ೨. ಎಣಿಸ 
ತಕ್ಕುದು : “ಗಣನೀಯಂ ಸಂಖ್ಯ್ಕೇಯಂ”? (ವಸ್ತುಕೋ. ೧೦೩-೩೪). 
(Aಂ.] 
ಗೆಣನೆಗಳುಂಬಮಾಗೆ ಮೊದಲಿಂ 
ತುದಿಯೆಯ್ದೆ ತಗುಳ್ಳು ರಾಮಲಕ್ಷ್ಮಣರ ಮಹಾಪ್ರಭಾವಮನದಂ ನೆಜಕೆ 
ಬಣ್ಣಿಸೆ (ಪಂರಾಮಾ. ೬-೮); ಸುಕವಿಜನಗಣನೆಯೊಳ್‌ , . . ಕಾಳಿದಾಸಂ 
ಮೊದಲೆಂದು ಕರಂ ಬಣ್ಣೆ ಪರ್‌ (ಜಗವಿ. ೧-೯); ಗಣನೆಯಿಲ್ಲದ ದೇವಗಣ 
ಸಂದಣಿಯಲಿರ್ದುದು (ತೊರರಾ. ೬-೭-೧೧). ಪಿ. ಗಮನ; ಲಕ್ಷ್ಯ 
ಪದವಿ ಪ್ರಶಸ್ತಿಗಳು ಗಣ ನೆಗೆ ಬಂಡೇಬರುತ್ತವೆ (ಶಿಕ್ಷದ. ೩೪೬). 
೩. ಗೌರವ; "ದರ: ಪ್ರಜಾಸತ್ತೆಯಲ್ಲಿ ಜನಸಾಮಾನ್ಯರ ಗಣನೆಗೆ 
ಬರೆಟೇಕಾದರೆ ತುಂಬಾ ಯೋಗ್ಯ ತೆಯಿರಬೇಕು (ರೂಢಿ), 
ಗ ಗಣನಾ] 


ಗಣಸೆಗೆಡು (ಕ್ರಿ). ಎಣಿಕೆ ಮಾರು; ಲೆಕ್ಕಕ್ಕೆ ಸಿಕ್ಕದಿರು: ಗಣನೆಗೆಟ್ಟ 


ಚರಾಚರಂಗಳೊಳಣಕವಲ್ಲಿಹನೆನ್ನೊಡೆಯನು (ನಿಭಾಗ. ೭-೭-೨೩). 
[ಗಣನೆ + ಕೆಡು] 

ವಿಖ್ಯಾತನಾಗು: ಕೊಂಡ 

ಕುಂದಾನ್ವಯದೊಳ್‌ ಗಣನೆವಡೆದೆಸೆನ. ನಿನಯಾಗ್ರಣಿ ವಿಮಲತರೆ 

ಸ್ವಭಾನನಗ್ಗಳದೇವಂ (ಚಂದ್ರಫು. ೧-೫೩). [ಗಣನೆ + ಪಡೆ] 


ಗಣಪ (ನಾ). - ಗಣನಾಥ ೨: ಈ: ಲಿಿಗಳಂ' ತಿಳಿದು ಯೋಚಿಸಿ 


ಹೇಳುವೊಡೆ ಗುಹಗೆಣಪರಜವನಮಾಲಿಮುಖ್ಯರ್ಗಲ್ಲದೀ ಮಾನವರಿಗಂ 
ದೆನಲು (ಬಸಪ. ೫-೫೫), ತ್ರಿಜಗವಂದಿತ ಗಣಪ ಮಾಳ್ಬುದು ಮತಿಗೆ 
ಮಂಗಳವ (ಕುವ್ಕಾಆ. ೧-೪). [ಸಂ.1 


[55 ಗಣಪತಿ (ನಾ). ೧, ಗಣನಾಥ ೨ : “ಪರಶುಧರಂ ಗಣಪತಿ ವಿಘ್ನರಾಜ 


* ಹೇರಂಬಂ ? (ವಸ್ತುಕೋ. ೪-೧೭); ಗಣಪತಿ... ವಿನಾಯಕಃ, 
ai - ಈ ೯ ಬೆನಕನ ಪೆಸರ್‌'? (ಹಲಾಯು. ಗ ; ಗಣಪತಿ 
ಮಾಡೆನಂಗೆ ನಿರ್ವಿಫ್ನದಾಯಕವ (ಕುವ್ಯಾ ಆ. ೧-೩) ; ಗಣಪತಿ ಮದುವೆ 
ನಿತ್ಯ ನಾಳೆ (ಗಾದೆ). ೨. ಗುಂಪಿನ ಒಡೆಯ : (ಕ). 

[ಗಣ + ಪತ್ನಿ) 


ಗಣಪದ (ನಾ). [ವೀಕೈ] (ಶಿವ)ಗಣಗಳ ಪದವಿ, --ಅಧಿಕಾರೆ-: 


ಗಣಪದಮಂ ನೆಗಟಕ್ಕಿವಡೆದು ಓಹಿಲಧರಾಧಿಪಂಗೆ ಕೊಟ್ಟು (ಉದ್ಭಟ. 
೧೧-೧೩೧); ಅಳಿಕಾಕ್ಷನೊಲಿದು ಗಣಪದವನಿತ್ತನು (ವೀಕೈಫು.೨-೬-೨೧). 
[ಗಣ ೬ ಪದ್ಯ) 


45 | | ಗಣಪದವಿ (ನಾ). - = ಗಣಪದ: ಶರಣಂಗೆ ತಬ್ಬಿತ್ತು ಗಣಪದವಿ ಲಿಂಗಕ್ಕೆ 


ದೂರ ಜಂಗನುಕ್ಕೆ ದೂರ (ಬಸವ. ೬೨೦). [ಗಣ + ಪದವಿ] 


ಗಣಪರ್ವ 


ಗಣಪರ್ವ (ನಾ). [ನೀಫ್ಳಿ] ಶಿವಭಕ್ತರಿಗಾಗಿ ಮಾಡುವ ಹಬ್ಬ | 
ಜಂಗಮದಾಸೋಹ : ಅನುಗ್ರಹಂಗೆಯ್ಸಿ ಗಣಪರ್ವಮಂ ಮಾಡಿ 
(ಪದ್ಮರಾ. ೧೨-೨೬); ಪುಷ್ಪಾಂಜಲಿಮಾಡಿ ವಿಭೂತಿವೀಳೆಯನಿತ್ತು 
ತಮತಮಗೆ ಗಣಸರ್ವ ಮಾಡಿದರು (ಮೋಳಿಮಾ. ೭೫ ಪ್ರಸ್ತಾವನೆ). 
[ಗಣ + ಪರ್ವ] 
ಗಣಪೆಯಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಗಣಪೆಯಬಳ್ಳಿ . .. 
ಎಂಬುವ ಲತೆಯೊಂದಿರುತಿಹುದು (ದುಂಬಿನಾ. 6೨). [ಗಣಪೈ*ಬಳ್ಳಿ] 
ಗಣಪ್ಪ (ನಾ). ಒಬ್ಬಾತನ ಹೆಸರು: ಸಿವಮಾರರ್‌ ಪ್ರಿತುವೀಕಾರಣಿಗ 
ಗಣಪ್ಪನ್‌ (ಇಆ. ೫1೪, ೨೩೨-೫೩ ; 9 ನೆಯ ಶತ). [ಗಣ? + ಅಪ್ಪ) 
ಗಣಪ್ರವರ (ನಾ). (ಜೈನ) ಸಂಘದಲ್ಲಿ ಶ್ರೇಷ್ಠ: ಮುನ್ನಂ ಗಣ 
ಪ್ರವರರ್‌ ಗೌತಮರಾದಿಯಾಗೆ ಮುನಿಮುಖ್ಯರ್‌ (ಸಂರಾಮಾ. ೧-೩೯). 
[ಗಣ್ಣ ಪ್ರವರ] ` 
ಗಣಬರು (ಕ್ರಿ). ಮೈಮೇಲೆ ಗ್ರಹ ಬರು; ಮೈದುಂಬು; ದೇವರು 
ಬರು: ಗಣ ಬಂದವನ ತೆರದಿ ರಿಂಗಣಗುಣಿದು ( ಶ್ರೀರಾಮಾ.೨೪೨-೪೦೨), 
[ಗಣ * ಬರು, (ಆ ಬರ್‌,)] 
ಗಣಮಗ (ನಾ). ಗ್ರಹ ಮೈಮೇಲೆ ಬರಿಸಿಕೊಂಡವನು; ಆವೇಶ 
ಬಂದವನು: “ಏನೋ ಸಕುನ ಬರ್ಲಿಲ್ಲಾ,ಒಡೆಯ ಗಣಮಗನೂ ಹೇಳ್ತು; 
» « « ಸನಿಬಿಡ್ತದೆ ಅಂತಾ” (ಮಲೆಮ. ೭೧೭). [ಗಣ + ಮಗ) 
ಗೆಣಯಿಸು "ಗಣಿಸು? ನೋ. 
ಗಣರಮ್ಮ (ನಾ). ಒಬ್ಬಾತನ ಹೆಸರು: ಗಣರಮ್ಮಂ ಮಣಿಯಂ 
(ಎ1. “20111, ೧೮೯-೫ ; 868). [ಗಣರ್ಯ * ಅಮ್ಮ |] 
ಗೆಣರಾಜ (ನಾ). ಗಣರಾಜ್ಯದ ರಾಜ, ಅಧಿಪತಿ: ಭಗವಾನ್‌ ಮಹಾ 
ವೀರಸ್ವಾಮಿಯ ಕಾಲಕ್ಕೆ ಹದಿನೆಂಬು ಮಂದಿ ಗಣರಾಜರು ಈ ಭಗವಂತನ 
ಸೇವೆಗೆ ಕೈಕಟ್ಟಿ ನಿಂತಿದ್ದರು (ಭಾರದ. ೧೭೫). [ಗಣ * ರಾಜ] 
ಗಣರಾಜ್ಯ (ನಾ). ಅನೇಕ ರಾಜ್ಯಗಳು ಸೇರಿ ಆದ ಒಂದು 
ಕೇಂದ್ರಾಡಳಿತದ ರಾಷ್ಟ್ರ; ಪ್ರಜಾಪ್ರಭುತ್ವ ರಾಜ್ಯ; ರಿಪಬ್ಲಿಕ್‌: 
ಭಾರತವನ್ನು ಒಂದು ಸಂಪೂರ್ಣಪ್ರಭುತ್ವಸಂಪನ್ನ ಲೋಕತಂತ್ರಾತ್ಮಕ 
; ಗಣರಾಜ್ಯವಾಗಿ ವ್ಯವಸ್ಥೆ ಗೊಳಿಸುವುದಕ್ಕಾಗಿಯೂ (ಭಾಧಾನ. ೧); 
ಅರಾಜಕ ಗಣರಾಜ್ಯವನ್ನಾದರೂ ತೋರಿಸಬೇಕು (ಬದ್ಧ ಪ್ರ. 2೧೧೭11 
ನೀಠಿಕೆ). [ಗಣ * ರಾಜ್ಯ] 
ಗಣರಾತ್ರ (ನಾ). ಅನೇಕ ರಾತ್ರಿಗಳ ಮೊತ್ತ,--ಲೆಕ್ಕೆ: “ರಾತ್ರಿಗಳವು 
ಪಲವುಮಾಗೆ ಗಣರಾಶ್ರಗಳ್‌ * (ವಸ್ತುಕೋ. ೧೬-೬) ; “ಹಲವಿರುಳಾದಡೆ 
ಗೆಣರಾತ್ರಮೆಂಬುದು.? (ಹಲಾಯು. ೧೮-೧೦೭). 
(ಸಂ. (ಗಣ + ರಾತ್ರಿ + -)] 
ಗಣರಾತ್ರೆ (ನಾ). - ಗಣರಾತ್ರ: “ಹಲವಿರುಳು ಗಣರಾತ್ರೆಯೆನಿಸಿಕ್ಕು? 
(ಮಂಗರಾ. ೨೦-೭). (ಸಂ. ಗಣರಾತೃ) 
ಗಣರೂಪ (ನಾ). ಎಕ್ಕದ ಗಿಡ: “ಅರ್ಕಾಹ್ವಃ, ವಸುಕಃ, ಸ್ಫೋಟಃ,. 


ಗೆಣರೂಪಃ, ವಿಕೀರಣಃ।, ಮಂದಾರಃ, ಅರ್ಕಪರ್ಣಃ- ೭ ಎಕ್ಕೆ ಗಿಡ, | 


ಸೂರ್ಯವೃಕ್ಷ3 (ಸಿದ್ದಾ ತಿ. ೧೧೫). [ಗಣ + ರೂಪ] 
ಗಣಲು (ನಾ). ಆ ಗಣಿಕೆ: (4). (ಆ ಗಣಿಕೆ] 
ಗಣವರಿ (ನಾ). ಒಂದು ಬಗೆಯ ತೆರಿಗೆ; ಒಂದು ಗುಂಪಿನವರು 
ಕೊಡಬೇಕಾದ ತೆರಿಗೆ (?) : ಊರೊಳಗಣ ನಿವೇಷಣ ೪ ಗಣವರಿ 
ಸೊಂ ಕೊಡಕ್ಕೆ ಸೊ೧ ತೋಟದಲಿ ಅಡಕೆಯ ಮರ ೧ (ಸೌಇಣಇ. 
IX-i, ೨೬೪-೪೦ ; 1154). [ಗಣ * ವರ್ಮಿ) 
ಗಣವಾರಿಕೆ (ನಾ). ಒಂದು ಬಗೆಯ ತೆರಿಗೆ: 


ಕುಂಬಾರದೆಜಕಿ ಗಣವಾರಿಕೆ (ಮೈಆರಿ. ೧೯೩೮, ೭೮-೬ ; 1507), 


1] | 


೨೪೦೪ 


ಕುಮಾಜಣದೆಜಕಿ | 45 


ಗಣಾಡಂಬರ 


ಗಣವೇಷ (ನಾ). ಎಲ್ಲರೂ ಹಾಕುವ ಒಂದೇ ಬಗೆಯ ವಸ್ತ್ರ, 
--ಪೋಷಾಕು; ಸಮವಸ್ತ್ರ: ಪೋಲೀಸರ ಗಣವೇಷದಂತೆ ದಂಡಿನ 
ಗುಡಾರದಂತೆ ಎಲ್ಲ ನಾಗರಿಕರಿಗೂ ಸರಕಾರವು ಹೊಟ್ಟಿ ಬಟ್ಟಿಗೆ ನೇರವಾಗಿ 
ಕೊಟ್ಟು- ಸಾಕುವುದೆಂದಲ್ಲ (ಮಾವಾದ. ೧೫೮). (ಗಣ + ವೇಷ] 

ಗಣವ್ರಿತ್ತಿ (ನಾ). ಒಂದು ವೃತ್ತಿಗಾಗಿ ಕೊಟ್ಟ ದಾನದ ಭೂಮಿ: 
ಆ ಶಿವಪುರವನು ಮೂವತ್ತಯೆರಡು ಗಣವ್ರಿತ್ತಿಯ ಮಾಡಿ (ಎಕ. 2೪], 
ಗುಬ್ಬಿ. ೭೬-೧೮ ; 1252). [ಗಣ * ವ್ರಿಶ್ತಿ ) 

/ಗಣಸ್ಥ (ನಾ). ಗಣದಲ್ಲಿ ಸೇರಿರುವವನು ; ಸಮೂಹದ ಮುಖಂಡ: 
ಸಮಯವನ್ನು ನಿರೀಕ್ಷಿಸುತ್ತಲಿದ್ದ ಮಾದ್ರಕ, ಯೌಧೇಯ, ಮಾಳವ 
ಮುಂತಾದ ಗಣಸ್ಥರು . , , ತುಖಾರರ ಆಧಿಪತ್ಮವನ್ನು ಕೊನೆಗಾಣಿಸಿ 
ಬಿಟ್ಟರು (ಭಾಇಪ್ರ. ೨೦೪). "ಕೂಟಸ್ಗ' ಸರಾ. [ಸಂ.] 

ಗೆಣಸ್ಥಾನ (ನಾ). [ಛಂದ] ಗಣದ ಸ್ಥಾನ, ಎಡೆ: ಗಣಕ್ಕೆ 
ಮೂಲಾಂಶ ಒಂದು' ಗುರು (ಲಘುವಲ್ಲ) . . . ಆದರೆ ಪಾದಾಂತದಲ್ಲಿ 
ಗಣಸ್ಥಾನದಲ್ಲಿ ನಿಲ್ಲಬಹುದು (ಕೈಪಿಡಿ. ೧೧೮). [ಗಣ*- ಸ್ಥಾನ] 

ಗಣಹೋಮ (ನಾ). ಗಣಪತಿಯ ಪ್ರೀತಿಗಾಗಿ ಮಾಡುವ ಹೋಮ: 
೬ ಕೂಟಮತಸ್ಥರಿಗೆ "ಗಣಹೋಮ? ಏಕೆ ಪ್ರಾಶಸ್ತ್ಯವೆಂಬುದನ್ನು 
» * ೬ ತಿಳಿಸಿದ್ದಾರೆ (ತುಳುನಾ. ೨೩೭). [ಗಣ + ಹೋಮ] 

ಗಣಾಕ್ಷರ (ನಾ). [ಛಂದ] ಗಣದ ಹೆಸರಾಗಿ ನಿಂತ ಅಕ್ಷರ: “ಮಯ 
ರಸತಜಭನಲಗ ಸಂಚಯವೆಂಬುದು ನಿಯೆಮದಿಂ ಗಣಾಕ್ಷರಮಕ್ಕುಂ? 
(ಛಂದೋಂಬು. ೧-೩೬). [ಗಣ * ಅಕ್ಷರ] 

ಗಣಾಗ್ರಣಿ (ನಾ). ಗಣದ ಮುಂದಾಳು,--ಪ್ರಮುಖ : ಭರತಪತಿಯ 
ಶೋಕಾವೇಗಮಂ ವೃಷಭಸೇನ ಗಣಾಗ್ರಣಿಗಳಿಂತೆಂದಾಅಸಿದರ್‌ 
(ಆದಿಪು. ೧೬-೫೪ ವ). [ಗೆಣ + ಆಗ್ರ್ರಣಿ] 

ಗಣಾಚಾರ (ನಾ).[ನೀತ್ಸೆ] ಲಿಂಗಾಚಾರ, ಸದಾಚಾರ, ಶಿವಾಚಾರ, 
ಗಣಾಚಾರ ಮತ್ತು ಭೃತ್ಯಾಚಾರ ಎಂಬ ಪಂಚಾಚಾರಗಳಲ್ಲಿ 
ಒಂದು; “ವೀರಶೈವರಿಗೆ ಕುಂದುನಿಂದೆಗಳು ಬಂದರೆ ಅವುಗಳನ್ನ 
ಪರಿಹರಿಸದೆ ತಕ್ಕ ಪ್ರತೀಕಾರ ಮಾಡುವದೇ ಗಣಾಚಾರವು” 
(ಶಿವಾಕೋ. ೯೯) : ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕುಳಿಸಿದೆನಾದರೆ 
ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯಾ (ಬಸವ. ೭೮೫) ; ಲಿಂಗಾಚಾರ 
ಸದಾಚಾರ ಭಕ್ತ್ಯಾ ಚಾರ ಸಿವಾಚಾರ ಗಣಾಚಾರವೆಂಬ ಪಂಚಾಚಾರ 
ನಿಸ್ಕನಾಗಿ (ವಿವೇಕ. ೧೧೦) ; ಸ್ಥಾನಿಕ ತಂಮಣನು ಗಣಾಚಾರದ ಕಟ್ಟು 
ಗೆಯ ತೆರುವ ಹಣವನು (ಎಕ. ೪11, ಶಿವಮೊ. ೨೧-೮; 7). 

(ಗಣ + ಆಚಾರ] 

ಗಣಾಚಾರಿ (ನಾ). [ನೀತ್ಸೆ] ಜಂಗಮರಲ್ಲಿ ಒಂದು ಪಂಗಡ: 
ಹರಿಯಪ್ಪ ವೊಡೆಯರಿಗೆ ಧರ್ಮ್ಮವಾಗಬೇಕೆಂದು ಗಣಾಚಾರಿ ಹರಿ 
ಯಂಣನು . . , ಬರಿಸಿದ (ಎಕ. 201%, ನಂಜನ. ೨೮೦-೨; 7?) ; 
ಆಯುಳ್ಳ ಮಟಪತಿ ಚಾಯುಳ್ಳ ಗಣಾಚಾರಿ ಮೇಲಾದ ನನ್ನೂರ 
ಮಟದಯ್ಮ (ಲೋಕಗೀ. ೬೧-೧೮) ; ಲಿಂಗವಂತ ಜಂಗಮರಲ್ಲಿ ವಿರಕ್ತರು 
ಸಾಮಾನ್ಯರು ಗಣಾಚಾರಿಗಳು ಮಠಪತಿಗಳು ಯೆಂಬ ನಾಲ್ಕುವೊಳಭೇದ 
ಗಳಿರುತ್ತವೆ (ಕಛಾಗೆ. ೯೪). [ಸಂ. ಗಣಾಚಾರಿನ್‌) 

ಗಣಾಡಂಬರ (ನಾ). [ವೀಶೈ]೧. ಗಣಗಳ ಸಮೂಹ, --ಗುಂಪು : 
ವಿಭೂತಿಯ ಹೂಸಿ' ಗಣಾಡಂಬರದ ನಡುವೆ ನಲಿನಲಿದಾಡಿ ಉಂಡು 
ತಾಂಬುಲಗೊಂಡು ಹೋಹುದಲ್ಲಾ (ಬಸವ. ೨೦೫). ೨. ಗಣಗಳಿಗೆ 
ಮಾಡುವ ಸತ್ಕಾರ; ಜಂಗಮದಾಸೋಹೆ: ಮಹಾವಿಭೂತಿಯಿಂ 
ಗಣಾಡಂಬರೆವಂ ಮಾಡಿ ಶಿವಾರ್ಚ್ಚನೆಯ ಮಾಡಿ 
೨೮೦-೧೮೪ ; 1173). [ಗಣ + ಆಡಂಬರ] 


30 


35 


40 


| 


(ಎಇ. XIV, 


ಗಣಾಧಿನಾಥ ೨೪೦೫ ಗಣಿಗಿಲು 


ಗಣಾಧಿನಾಥ (ನಾ). ಎ ಗಣಧರ : ಭರತನನಾಜಕಿಸಿದಂ ಮುನಿವಿನುತ | ಗೆಣಿಕಾವಾಟಿ (ನಾ). ಆ ಗಣಿಕಾವಾಟಿ; ಗಣಿಕಾವಾಟಯನೆಸೆವಾ 


ಗೆಣಾಧಿನಾಥವಚನಾಮೃತದಿಂ (ಆದಿಪು. ೧೬-೬೦). [ಗಣ * ಅಧಿನಾಥ] ಪಣಕೋಟಯನಟಕ್ತಿಯಿಂದೆ ಪುರದೊಳ್‌ ಕಡೆಮುಟ್ಟಿ ಣಿಸುವೊಡಂ 
ಗಣಾಧಿಪ (ನಾ). - ಗಣನಾಥ : (ಕ)- [ಗಣ + ಅಧಿಪ] ನೋಡುವೊಡಂ ಫಣಿಪತಿಯುಂ ದಿವಿಜಪತಿಯುಮಾಗಲೆವೇಟ್ಟು ಂ 
ಗಣಾಧೀಶ (ನಾ).- ಗಣನಾಥ ೨: *ಗಣಾಧೀಶಂ ಕುಠಾರಧರನಾಖುರಥ (ಚಂದ್ರ. ೧೧-೬೮). (ಸಂ. (ಗಣೆಕಾ + ಮಾಟ)] 


ನೆನಲು ಲಂಬೋದರನೆನಿಕ್ಕು” (ಮಂಗರಾ. ೫-೧೬). _ [ಗಣ + ಅಧೀಶ] | 8 ಗಣಿಕೆ,, ಗಣಕೆ, (ನಾ). ೧. ಗೆಣ್ಣು; ಗಂಟು; ಗ್ರಂಥಿ. ೨. ಕಬ್ಬು, 
ಗಣಾರ (ನಾ). ೧ ಗಣವರಿ (?): ದೇವಸ್ಥಾನಕ್ಕೆ ಪಾಲಿಸಿದದು ಗಣಾರ ದಂಟು ಮೊದಲಾದುವುಗಳ ತುಂಡು: ಕಬ್ಬಿನ ಗಣಿಕೆಯನ್ನು ಕೊಟ್ಟಳು 
ಕಂಮಾಲತೆಜಗೆ ಕುರಿತೆರಿಗೆ ಮಾದಾರಿಕೆ ಉಪಿನಕಾವಲಿ ಸುಂಕ (ಮುಂಬಯಿ, ೩-೪೩). ಗಣಕೆ ಪಿ. ಕಣೆಗಳಿವು ನಾಳಿನಲಿ ಕಬ್ಬಿನ 


(ಎಕ. ೫1೪, ಗುಂಡ್ಲು ಪೇ. ೧೨೯-೮೩ ; 1521). [?) | ಗಣಕೆಗಳು (ಕುವ್ಯಾಸ. ೩-೧೦); ನನ್ನ ಬಾಣಗಳೇನು ಕಬ್ಬಿನ ಗಣಕೆಗಳೆ 
ಗೆಣಾರಾಧನೆ (ನಾ). [ವೀಕ್ಳಿ]) “ಜಂಗಮರ ತೃಪ್ತಿಗಾಗಿ ಮಾಡುವ | (ರಾಜಸೂ. ೩೦). [ಆ ಕಣಿಕೆ,] 
ಭೋಜನ ಸಮಾರಂಭ” (ಶರಸಾ. ೨೮-೪): "ತಿವಗಣಾರಾಢಕೆ? 101 ಗಣಿಕೆ, ಗಣಕ್ಕಿ ಗಣಕ್ಕೆ (ನಾ). ಕೆಂಪು ಮತ್ತು ಕಪ್ಪುಬಣ್ಣದ 
ಪರಾ. (ಗಣ + ಆರಾಧನೆ] | ಹಣ್ಣುಗಳನ್ನು ಬಿಡುವ ಒಂದು ಬಗೆಯ ಸಣ್ಣಗಿಡ ು: *ಕವೋತಿಕಾ 
ಗಣಾರ್ಚನೆ (ನಾ). [ವೀಶೈ] ಜಂಗಮರ ಪೂಜೆ, ಆತಿಥ್ಯ : (ಕಿ). -ಹವಳ, ಗಣಿಕೆ, ಪಾರಿವಪಕ್ಷಿ* (ಓಷಧಿ. ೨೫) ; ಗಣಿಕೆ.ಯಮಂ ಸಮೂಲವಂ 
[ಗಣ * ಅರ್ಚನೆ) ಅಂಬಿಲದಲ್ಲಿ ಅರೆದು ನೆತ್ತಿಗೆ ಒತ್ತಲು... ಶೋಫವಾತ ಗುಣ (ಎವೈ ಎ. ೪). 
ಗಣಿ, "ಗಟ್‌? ನೋ. ಗಣಕ್ಕೆ: “ ಕಾಕಮಾಚಿ, ವಾಯಸಿ” (ನಾಚಿರಾ. ಕಿ). ಗಣಕ್ಕೆ: 
ಗಣಿ "ಕಣ್ಣಿ' ನೋ. 151. “ಕಾಕಮಾಟಿ, ವಾಯಸಿ ಈ ೨ ಗಣಕೆ” (ನಾಟಿರಾ. ೧೧೨) ; ಯಾಲಕ್ಕಿ 
ಗಣಿಕ (ನಾ).-ಗಣಕ೧: ನಿಮ್ಮ ... ಗುಣಗಳ ಲೆಳ್ಳಿಪ ಗಣಿಕನದಾವಂ ಮೆಕ್ಕೆ ಗಣಕೆ ಮೊದಲಾದ ಘಮಘಮಿಸುತ್ತಾ (ಸೌಗಂಧಿ. ೩೭-೧೪). 
(ಅಂಜಚ. ೯-೨೬೫) ; ಗಣಿಕನ ನೆರೆ ಹೊಲ್ಲ ಗಣಿಕೆ ಮುದಿಯಳು ಹೊಲ್ಲ (7) 
(ಸರ್ವಜ್ಞ. ೬೪೬) ; ಮೂಲಾಧಾರಪತ್ರವನ್ನು ಕೊಟ್ಟನು. ಅದನ್ನು] |ಗಣಿಕ್ಕೆ (ನಾ). ೧. ವೇಶೈ ; ಸೂಳೆ; ಜಾರೆ: ಗಣಿಕೆಯರ್ಕಳುಂಬೆರಸು 
ಒಬ್ಬ ಗಣಿಕನು ಓದುವುದಕ್ಕೆ ಆರಂಭಿಸಿದನು (ಪುರಾವಿ. ೨೬). | »,« « ವಿಮಾನಮನೇಆ (ವಡ್ಡಾ ರಾ. ೮೩-೧೯); ತಪೋವಿಘಾತಂ 
[ಆ ಸಂ. ಗಣಕ) 20 ಮಾಡಲೆಂದು ಬಂದೆ ಪುರಂದರನ ಗಣಿಕೆ ಖರ. ಕಡೆಗಣ್ಣ ನೋಟಕ್ಕಂ ನ 
ಗಣಿಕಾಂಗನೆ (ನಾ). ಇ ಗಣಿಕ್ಕೆ : ನೃತ್ಯಂ ಗಣಿಕಾಂಗನಾ ತಳಿರುಗಳ್‌ ಅಳ್ಯದ  ಶೌಚಾಂಜನೇಯನ ಶೌಚಮುಂ (ಸಂಪಭಾ. ೯-೫೨ ವ); 
ಪೂವಣ್ಣು . .;: ಕಂಡೊಡಂ ಶಕುನಂ ಶೋಭನಕಾಸ್ಪದಂ (ಸೋಮೇಶ. ಬಣ್ಣದಾಸೆಗೆ ಬದುಕು ಮಾಜಕಿದ ಗಣಿಕೆಯಂತಹುದು (ಕೌ ಶಿರಾ. 
೬೭) ; ಮೇನಕೆ ತಿಲೋತ್ತಮೆಯರೀ ಸರ್ವ ಸೊಬಗಿನ ಸದನಮಪ್ಪ ೧೮-೪೨); ಲಜ್ಜೆಯೆ ಗಣಿಕೆಗೆ: ನಾಶನಿಮಿತ್ತವು ನಿರ್ಲಜ್ಜೆ ಸತಿಯರಿಗಳಿವು 
`ಶೋಣಿತಪುರಮೆ ಪೂರ್ವಮರವಾಸವಿದೆಯೆಂದು ಬಂದಿರ್ಪಂತೆ (ಇಂಚಾಪ. ೧೮೩-೨). ೨, ಹೆಣ್ಣಾನೆ; ನಿಡಿ : “_ಪಿಡಿಯಾನೆಯಲ್ಲಿಯಂಂ 
ಗಣಿಕಾಂಗನೆಯರೆಸೆದರು (ನವನೋ. ೨-೫೪). 25 ಧೇನುಕಾ, ಗಣಿಕಾ ಎಂಬುದು? (ಹಲಾಯು. ೧೩೩-೧೩). ೩. ಒಂದು 
[ಸಂ. (ಗಣಿಕಾ + ಅಂಗನಾ)] ಬಗೆಯ ಜಾಜಿಮಲ್ಲಿಗೆ: “ ಜಾಜಿಮಲ್ಲಿಗೆಹೂವು* (ಗಂಗಾಮ. 
ಗಣಿಕಾಜನ (ನಾ). ವೇಶ್ಯೆ; ಸೂಳೆ: ತನಗೆನ್ನದ ನಿಶ್ಚಯಮಸ್ಪ ೧೧೧) ;.* ಕೃಷ್ಣ ವಲ್ಲೀ.- ಆಸಡಿ, ಸುಗಂಧಿ, ಗಣಿಕೆ? (ಓಷಧಿ. ೩೯). 
ದಾನಮೆಂಬಿನಿತನಿತಿಲ್ಲಬೊಂದೆ ಗಣಿ ಕಾಜನಸಾಧನಸಿದ್ದಿಯಕ್ಕೂಮೇೇ [ಸಂ. ಗಣಿಕಾ) 
(ಶಾಂತಿಪು. ೮-೯೯). ್ಥ [ಸಂ. (ಗಣಿಕಾ * ಜನ)] ಗಣಿಕೆಗಣ್ಣು. (ನಾ). ಜೋಳ, ಕಬ್ಬು ಮೊದಲಾದುವುಗಳ ಗಂಟಿನ 
ಗೆಣಿಕಾನಿಕರ (ನಾ). ಗಣಿಕೆಯರ ಗುಂಪು ; ವೇಶೈಯರ ಸಮೂಹ |39, ಮೇಲೆ ಮೊಳಕೆ ಬರುವ ಗೆಣ್ಣು : “ಎವೆ ತೆರೆಯದ ಕೂಸು- ಕಣ್ಣು 
ಗಣಿಕಾನಿಕರ ಮಣಿಗಣನೆಲ್ಲಿ ಗಜಜಾತ್ಮಶ್ವವೆಲ್ಲಿ , * * ನೆರೆದಿಹುದು ಮೊಳಕೆ ಬರದ ಗಣಿಕೆಗಣ್ಹು (ಅರಳು. ೬೪-೩). 
(ಕುವ್ಯಾಉ. ೩-೭೪). [ಸಂ. (ಗಣಿಕಾ * ನಿಕರ)] [ಗಣಿಕೆ * ಕಣ್ಕು (ಆ ಕಣ್‌)] 
ಗಣಿಕಾಪ್ರತೋಳಿ (ನಾ). ಗಣಿಕೆಯರಿರುವ ವಠಾರ; ವೇಶ್ಯಾವಾಟ;] | ಗಣಿಕೆಹುಣ್ಣು (ನಾ). ಬೆರಳ ಗೆಣ್ಣುಗಳಲ್ಲಿ ಉಂಟಾಗುವ ಒಂದು 
ಸೂಳೆಗೇರಿ: ನೋಡಲೆಸೆದತ್ತು ಸದಾ ಗಣಿಕಾಪ್ರತೋಳಿ ತಾಂ (ಹಮ್ಮಾರ. ರೋಗ ;-ಕೀಲುಗಳ ಮೇಲಿನ ವ್ರಣ: (೪). 
೨-೯೨). [ಸಂ. (ಗಣಿಕಾ + ಪ್ರತೋಳಿ - ಪ್ರತೋಲಿ)] 35 (ಗಣಿಕೆ, * ಹುಣ್ಣು (ಆ ಪುಣ್‌) 
ಗಣಿಕಾಭವನ (ನಾ). ವೇಶ್ಯಾಗೃಹ; ಸೂಳೆಯ ಮನೆ: ಮೆಜಕಿವ ಗಣಿಗೆ "ಗಾಣಿಗ' ನೋ. 
ಗಣಿಕಾಭವನ ಕೋಟಿಯ ಸುತ್ತಲುದ್ಕಾನ (ಕೌಶಿರಾ. ೧-೨೩). | |ಗಣಿಗಲತೋರ (ನಾ). ಒಂದು ಬಗೆಯ ಮರ: ನೀವಾರ್ಕ ಗಣಿಗಲ 
[ಸೆಂ. (ಗಣಿಕಾ + ಭವನ)] ತೋರ (ಮೈಔಗಿ. ೧೨-೨೦೧). (7) 


ಗಣಿಕಾರಿ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಸುಗಂಧ 
ಕುಸುಮ : “ಗಂಧಕುಸುವ - ಗಣಿಕಾರಿ ೫ (ಓಷಧಿ. ೪೭). [7] 

ಗಣಿಕಾರಿಕೆ (ನಾ). ಒಂದು ಬಗೆಯ ನೆಲ್ಲಿ ಮರ: ಶ್ರೀಪರ್ಣಂ, 
ಅಗ್ನಿಮಂಥಃ, ಕಣಿಕ್ಕಾ ಗಣಿಕಾರಿಕಾ, ಜಯಾ -೫ ನರುವಲ ಹೆಸರು 
ಗಳು, ನೆಲ್ಲಿಗಿಡದಲ್ಲಿ ವಿಶೇಷ (ಸಿದ್ಧಾಂತಿ. ೧೧೧). [ಸಂ. ಗಣಿಕಾರಿಕಾ]| ಗಣಿಗಲೆ "ಕಣಗಿಲೆ? ನೋ. 

ಗಣಿಕಾವಾಟ (ನಾ). ಗಣಿಕೆಯರ ವಾಸಸ್ಥಳ; ಸೂಳೆಗೇರಿ; ವೇಶ್ಯಾ | ಗಣಿಗಿಲಮುಸ್ತೆ (ನಾ). ಒಂದು ಬಗೆಯ ಗಡ್ಡೆ : (ಕಿ). 
ವಾಟ: ರಂಜಿಪುದು ವಿಯೋಗಿನಿಕಾಯ ಕಾಳಕೂಟಂ , .. ಗಣಿಕಾನಾಟಂ | $51 [ಆ ಗಣಿಗಿಲು * ಮುಸ್ತೆ] 
(ಪುಸ್ಪಪು. ೨-೭೬). [ಸಂ. (ಗಣಿಕಾ * ನಾಟ)] | | ಗಣಿಗಿಲು "ಕಣಗಿಲೆ? ನೋ. 


ಗಣಿಗಲು, "ಕಣಗಿಲೈ' ನೋ. 
(40| ಗಣಿಗಲ್ಕು (ನಾ). ನ ಗಣಿಕೆಗಣ್ಣು : ತುಂಡುಗಳ ನಡುವೆ ಗಣಿಗಲು 
ಗಳನ್ನು ಉಳಿಸಿ ಕಡಿದಿರಬೇಕು (ಕೃಷಿಪ್ರ. ೧೮೨). 

[ಗಣಿಕ್ಕೆ * -ಆಲು (ಆ -ಅಲ್ಫ್‌)) 


ಗಣಿಗೆ, 


ಗಣಿಗೆ, "ಗಳಗೆ? ನೋ.. 

ಗಣಿಗೆ "ಗಟಾಗೆ' ನೋ. 

ಗಣಿಜಿಲೆ."ಗಣಜಲೈ' ನೋ. 

ಗಣಿತ (ಗು). ಸಿ. ಲೆಕ್ಕಹಾಕಿದ; ಎಣಿಸಿದ: " ಅಗಣಿತ? ಪರಾ 
(ನಾ). ೨. ಗಣನೆ; ಎಣಿಕೆ; ಲೆಕ್ಕಾಚಾರ: 
ಶಬ್ದಾರ್ಥರಸಭಾವೋಕ್ತಿ ಪ್ರವೀಣತೆ (ಬಸಪು. ೩-೪೨). ೩. ಲೆಕ್ಕ; 
ಗಣಿತಶಾಸ್ತ್ರ : : ಸಕಲವ್ಯಾಕರಣಾರ್ಥಶಾಸ್ತ್ರ ಗಣಿತಾಲಂಕಾರ . , . 
ಹೃದ್ಯವಿದ್ಯಾಕದಂಬಕನು ಗ್‌ ೧-೫೧); ಉಪಾಧ್ಯಾಯರು ನನಗೆ 


ಬರಹವಾಚಕಗೆಣಿತ | 5 


ಓದುಬರೆಹವನ್ನೂ ಗಣಿತ ವನ್ನೂ ಕಲಿಸಿದರು (ಕಸರಿ. ೧). 
"ಅಂಕಗಣಿತ', ಬೀಜಗಣಿತ, "ರೇಖಾಗಣಿತ? ಪರಾ. 10 
ಗಣಿತಮಾಡು = ಲೆಕ್ಕಮಾಡು; ಎಣಿಸು: ಶಬ್ದದ ವೇಗನನ್ನು | | 


ಗಣಿತಮಾಡಿದರು (ಭೌತವಿ. ೧೪೧). ಗಣಿತಹಾಕು.ಎ ಲೆಕ್ಕಹಾಕು : | 
ನೀರಿನ ವೇಗನೆಸ್ಟಿರಬಹುದೆಂದು ಗಣಿತಹಾಕತೊಡಗಿದರು (ಮುಂಗಾಪು. 
೬೦).: [ಸಂ.] 

ಗಣಿತಜ್ಞ (ನಾ). ೧. ಗಣಿತವನ್ನು ಬಲ್ಲವನು, - ತಿಳಿದವನು: 
ಗಣಿತನನಜಿಯದಿಹ ಗಣಿತಜ್ಞ (ಮದೇಪು. ೩-೨೪) ; .ಸಕಲದೇಶದ 
ವಹಿಗಳಂ ಬರೆವ ಗಣಿತಜ್ಞ ಕರ್ಣಿಕರು (ನವವಮೋ. 
೨. ಜ್ಯೋತಿಷಿ. - (ಸಂ, 

ಗಚೆತವಿಜ್ಞಾ ನ (ನಾ). ಗಣಿತವನ್ನು ತಿಳಿಸುವ ವಿಜ್ಞಾನ, 
ಶಾಸ್ತ್ರ ಗಣಿತವಿಜ್ಞಾನ, ಇತಿಹಾಸ 'ನೊಡಲಾದುವುಗಳಿಗೆ ಸಂಬಂಧಿಸಿ 
ದುವು (al 1೪ ಮುನ್ನುಡಿ). [ಗಣಿತ + ವಿಜ್ಞಾನ] 

ಗಣಿತಶಾಸ್ತ್ರ (ನಾ). - ಗಣಿತವಿಜ್ಞಾನ: ಅವನು ಗಣಿತಶಾಸ್ತ್ರದಲ್ಲಿ 
ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ (ರೂಢಿ)... [ಗಣಿತ * ಶಾಸ್ತ್ರ] 

ಗಣಿತಿ, *ಗಣತ್ತಿ' ನೋ... 

ಸಣಿತ್ಕಿ "ಗಳಂತಿಗೈೆ' ನೋ. 

ಗಣಿತಿಗೆ (ನಾ): ಎ ಗಣಿತಜ್ಞ: ಜೋಯಿಸಿಗಂ, ಗಣಿತಿಗಂ, ಸಿದ್ಧಾಂತಿಗಂ | 
(ಭಾಷಾಛೂ. ೧೬೭ ಉದಾ). [ಗಣಿತ 4 - ಇಗ) 

ಗಣಿತಿಸು (ಕ್ರಿ). ಲೆಕ್ಕಹಾಕು; ಎಣಿಸು: ಘನಮಹಿಮನಹ ಚನ್ನಬಸವನ 
ನೆಲೆಯನಂತಾಡಿ ಬಸವನ ಗಣಿತಿಸಲು ಬಲ್ಲ (ಬಸಪು. ೭-೧೧). 

[ಗಣಿತ + -ಇಸ್ಮು] 


೩-೨೧), | 


20 


125. 
| 


ಗಣಿತೆ "ಗಣತ್ತಿ' ನೋ. ' 
ಗೆಣಿದ (ನಾ). - ಗಣಿತ ೨ : ಭಾರವಿ ಕಾಳಿದಾಸ ಚ. 
ಗಣಿದದೊಳೆ .ಮಹಾಳಾವ ,ಪ್ರಣಯಮನಾಗಿಸಿದರ್‌. (ಕವಿರಾ. ೧-೩೧) ; | 
ಗಣಿದಮಂ ಆತ ಕೊಟ್ಟಿಂ ತಂಗೆಗೆ ಬಟಿಕಿವಲಿಿಯೆಂದಿಂತು | 
ಸರ್ವಸ್ವಮೆಲ್ಲಮಂ (ಪಂಪಭಾ. ೫-೨೬) ; ನೆಜಪಲ್‌ ಪೂಜೈ ಯನಮರ | 
ರೊಳಿಜಿದುದದೇ ಗಣಿದಮಮರಹಿತನಚ್ಮುತ ನೀಂ (ಜಗವ. ೧೪-೨). 
[ಆ ಸೆಂ. ಗಣಿತ) | 
ಗಣಿದಂಗೆಯ್‌ (ಕ್ರಿ). ಲೆಕ್ಕಹಾಕು, - ಮಾಡು; ಎಣಿಸು: ಗಣಿದಂಗೆ | 
ಯ್ರೊಡಹೀಂದ್ರನುಂ ನೆಆಿ ಯನೀೀ ದಿವ್ಯಾಶ್ನ ಶರತ್ನಾಂಗಲಕ್ಷಣಶೋಭಾ ; 
ಸಮುದಾಯಮಂ. (ಕುಸುಮಾ. ೮-೫೦). "ಚಿದ * ಕೆಯ್ಕ್‌ 6 | 
ಗಣಿದಂಗೊಳ್‌ (ಕ್ರಿ). - ಗಣಿದಂಗೆಯ್‌: ಗಣಿದಂಗೊಳ್ತೊಡೆ ಮಿಕ್ಕಿ | 
ನಕ್ಕರದ ಮಾತಂತಿರ್ಕೆ (ಧಮನನಾ. ೧-೬೯). | 
[ಗಣಿದ * ಕೊಳ್‌] i 
ಗಣಿದಿಗೆ (ನಾ). ಎ ಗಣಿತಿಗ: ಗೆಣಿದಿಗನಿನಿತನಿತಕ್ಸ್‌ ಹಿಣಿಯೆಂದೆಣಿಸಲ್‌ 
ಸಮರ್ಥನಕ್ಕೆಮ (ಸಂರಾಮಾ. ೧೩-೧೦) ; ಗೆಜೆದಿಗಂ, ವ ಪು ಈ 
ಲೆಕ್ಕಿಗಂ (ಶಬ್ಮಾನು. ೪೦೮ ಪ್ರಯೋ). [ಗಣಿದ + - ಇಗ] | 


೨೪೦೬ 


5| ಗಣೆಯೋದು' (ಕ್ರಿ). 


ಗಣೇಶನಹೂ 


ಗಣಿದಿಸು (ಕ್ರಿ).  ಗಣಿತಿಸು: ಗಣಿದಿಸಲು ಮೆಜಕಿವಂತೆ ಮಾಣಿಕ್ಯ 

ಮುಖ್ಯವಹ:ಮಣಿಗಳೊಳು ರುದ್ರಾಕ್ಷೆಯೇ ಮಿಗಿಲು (ವೀಕೈಪು.೧-೩-೬೯). 
[ಗಣದ + -ಇಸ್ಕು] 

ಗಣಿನಿ (ನಾ). [ಜೈನ] ಶ್ರಾನಕಿಗಣಕ್ಕೆ ಮುಖಂಡಳು; ಕಂತಿ; 
ಗುರುಸ್ಥಾನದಲ್ಲಿರುವವಳು: ಸುಪ್ರಭೆಯುಂ ಸುದರ್ಶನನಾಮ ಗಣಿನೀ 
ಸಮಕ್ಷದೊಳ್‌ ರತ್ನಾವಳಿಯಂ ನೋಂತು (ಆದಿಪು. ೩-೬೫ ವ); ಅಮಳ 
ಚರಿತದಿಂ ನಡೆದು ಬಟಿಕ್ಕಾ ಗಣಿನಿ... ಪೊಕ್ಯಳಚ್ಚು ತಾಧ್ಯಂತರಮುಂ 
(ನೀಮಿಪು. ೩-೨೩). [ಸಂ. ಗಣಿನೀ] 

ಗಣಿಪರಾಮ (ನಾ.) ಒಬ್ಬಾತನ ಹೆಸರು: .ರಾವಿನಾಡ ಮಾರ್ಕಮ್ಮ 
ಮಮ್ಮ ಗಣಿಪರಾಮ ತುಜುವನಿಕ್ಸಿಸಿ ಅಟಕ್ಸಿ ಸತ್ತನ್‌ (ಎಕ. ೫, ಮುಳಬಾ. 
೨೦೩-೩; 934). [ಗೆಣಿಪ್ಯ * ರಾಮ] 

ಗಣಿಯಿಸು "ಗಣಿಸು? ನೋ. 

ಗಣಿಸು, ಗಣಯಿಸು, ಗಣಿಯಿಸು (ಕ್ರಿ). ೧. ಎಣಿಸು; ಗಣನೆ 
ಮಾಡು; ಲೆಕ್ಕಹಾಕು: ಗಣಿಸಲ್ತಿಲೋಕಚೂಡಾಮಣಿಗಳ್‌ ಕೈಲಾಸ 
ಶೈಲ [ಕಲ್ಪಕ] `ಸುಭಟಾಗ್ರ ಣಿಗಳ್‌ ನೆರೆದು (ಗದಾ ಯು. 
೨. ಲೆಕ್ಕಿಸು; ಲಕ್ಷ್ಯಕ್ಕೆ ತರು; ಮಹತ್ತ್ವ 
ಕಣಾಣದ್ಯರನು ಕಡ್ಡಿಗೆ ಬಗೆಯನೀ ಹಾಹೆಗಳ ಗಣಿಸುವನೆ 
(ಕುವ್ಯಾಡ್ರೋ. ೫-೭೮); ಹರನ ಗಣಿಸದ ಮೃತ್ಕುಗಿತ್ಯುವ ಸರಕುಮಾಡದ 
ಸುತ್ತ ೬-೨೯-೬) ; ಬನಗೆಡಿಸಿಳಗಿತರರನು' ಗಣಿಸದ ಹನಣಿನಲ್ಲಿಹ 
ಸಾತ್ಯಕಿಯು (ಳೋಗಯ. ೧೯-೯); ನೂತನವೂ ಫಲಪ್ರದವೂ ಆದ 
'ಶಿಕ್ಷಣಕ್ರ ಮವೆಂಬುದನ್ನು ಉಪಾಧ್ಯಾಯರು ಗಣಿಸಬೇಕು ( ಶಿಕ್ಷಣ. 5೮೯); 
ಗಣಯಿಸು : ೧. ಗಣ[ಪಾಠಾಂ. ಗುಣಿ] ಯಿಪುದಗಣಿತ ಗುಣನಿಲಯ 
ನಾಗವರ್ಮನ ಮತದಿಂ (ಛಂದೋಬು. ೨-೧೫೧). -ಗಣಿಯಿಸು : ೧. 
ವಿಶಿಷ್ಟರಂ ದುಷ್ಟ ಕೊಳಂ ಗಣಿಯಿಸಿ ಸಮನೆಂಬವಗುಣಗಣಂಗಳಿವು. ಲಕ್ಷ್ಮಿ, 
ನಿನ್ನ ದೂಸಜಕಿನಲ್ತೆ (ಗದಾಯು. ೯-೯) ; ಗಣಿಯಿಪೊಡಿದು ಸೌಂದರ್ಯದ 
ಕಣಿಯೆನುತುಂ ನೋಡಿ ತಚ್ಛಿ ಲಾಪುತ್ರಿಕೆಯಂ (ಕು. ಸು ಮಾ. ೨-೭). 
೨. ಪಣವೆ ದಿಟಕ್ಕೆ ಸೂಳಿವನೆಗಲ್ಲಡೆ ತೆತ್ತು ಪಣಂ ಧನಂಗಳಂ ಗೆಜೆಯಿಸ 


೬೪). 


ವನ್ನು ನೊಡು ; 


-ದಿತ್ತು (ಲೀಲಾವ. NS (ಗಣನ 4 - ಇಸ್ಕು)] 
'ಗಣೆ ಗಟ” ನೋ. 
30| ಗೆಣೆಗಾರ "ಗಟಿಕಾಅ ನೋ. 
ಗಣೆಯ "ಗಟ? ನೋ. 
ಗಣೆಯೋದಿಸು (ಕ್ರಿ). ಕಣಿ ಹೇಳಿಸು: ಅಮ್ಮಾ! ಊರೊಳಗಿರುವ 


ಜುಂಜಪ್ಪನ ಪೂಜಾರಿ ನಂಜಪ್ಪನನ್ನು ಕರೆಯಿಸಿ ಗಣೆಯೋದಿಸಿ ಕೇಳಿದರೆ 
. ತಿಳಿಯುವುದು (ಮಲೆಮಂ, ೯೭).  [ಗಣೆಯೋದು + -ಇಸ್ಕು) 

ಸಣ್ಣಕೋಲನ್ನು ಕೈಯಲ್ಲಿ ಹಿಡಿದು ಆಡಿ 
ಸುತ್ತಾ ಕಣಿ ಹೇಳು: ಮಗೂ, ಗಣೆಯೋದುವವನ ಮಾತೆಲ್ಲವೂ 
ನಿಜ (ಮಲೆಮಂ. ೯೭). [ಗಣೆ (ಆ ಗಟ್‌) + ಓದು] 

ಗಣೇರಿ (ನಾ). ಒಂದು ಸ್ಥಳದ ಹೆಸರು: ಗಣೇರಿಯ ಆಯ್ದುಳವೆಡೆಯ 
ಬಿಟ್ಟ ಗೆಲಕ್ಸೆಯ ಕಮ್ಮ ೨೩೫ (ಎಕ ೫1, ದಾವಣ. ೧೪೦-೧೫ ; 1060). 

[?) 

ಗಣೇಶ (ನಾ). - ಗಣನಾಥ೧: ಸಕಲ ಮುನೀಶರುಂ ಭೃಂಗೀಶ ವೀರ 
ಗಣೇಶರುಂ ರುದ್ರೇಶ ಯೋಗಾಚಾರ್ಯರುಂ ನೆರೆದೋಲಯಿಸುತಿರಲು 
(ಬಸಪು, ೨೪-೪೮). [ಗಣ *- ಈಶ] 

ಗಣೇಶನಹೂ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹೊವು: 
ಕೆಂಪು ಕಾಸಿಕಣಿಗಲು, ತುರುಕುನುಲ್ಲಿಗೆ, ಗಣೇಶನಹೂ (ಮೈಣಗಿ. 
೭೭-೧೫೯೧). [ಗಣೀಶ * ಹ್ಯೂ (ಆ ಪ್ಯೂ)] 


ಗಣೇಶ್ವರ 


ಗೆಣೇಶ್ವರ (ನಾ). - ಗಣನಾಥ ೩: ಗಣೇಶ್ವರಾಯ: ಮುನೀಶ್ವರಾಯ | 
ಸುರೇಶ್ವರಾಯ ನಮೋ (ಬಸಪು. ೬೧-೪೬). [ಗಣ + ಈಶ್ವರ] | | 

ಗಣೇಸ (ನಾ). -ಗಣನಾಥ೧ : ಕೆಲದಲ್ಲಿ ನಿಂದ ಬೀರಗಣೇಸರ್‌ : 
(ತಟ್ಬಿಕಾ. ೧೬೧). [ ಸಂ. ಗಣೇಶ] | 

ಗಣ್ಣ (ನಾ). ಭತ್ತದ ಗಜ್ಜೆಯ ಮಡಿ, --ಪಾತಿ: ಹಕ್ಕಲು, ಹಾಡ; 3 
ಹಳ್ಳ, ಹಾದಿ; ಗದ್ದೆ, ಗಣ್ಣ ಇವುಗಳನ್ನೆಲ್ಲ ಸುಲಭವಾಗಿ ವಿಂಗಡಿಸಿ! 
ಕೊಂಡರು (ಗಂಗಾಳ. ೨೬). [« ತಮಿ. ಕಣ್ಣ] | 

ಗಣ್ಯ (ಗು). ೧. ಎಣಿಸಲಾಗುವ ; ಲೆಕ್ಕಿಸುವ; ೨. ಲಕ್ಷ್ಯಮಾಡೆ। 
ತಕ್ಕ; ಗಣನೀಯ: ಗಣ್ಮಮಹೋದ್ಭಟಾಂಕನುಜಕೆ ಸೂಸಿದ ಮಂಜುಳ | 
ವಾಃಕಣಾಳಿ (ಉದ್ಭಟ. ಒ ; ಕ ರಾವಣನಿಗೆ ಗಣ್ಮವೆ (ಕಾ ಶಿರಾ. 
೮-೩೨). (ನಾ). ೩, ಗಣನೀಯನಾದವನು;; ಮಾನ್ಯ: 
ನಾನೂ ಗಣ್ಯನಾಗಿರಬೇಕು ** ಎ ಎಂಬ ಆಕಾಂಕ್ರೆ (ರಾಯಕ. ೩೭); ಗೆಂಡೆ 
ಹೆಸರು ಪಡೆದಿರಬೇಕು. ಗಣ್ಯನಾಗಿರಬೇಕು (ಆಲಹೂ. ೭೨೦). [ಸಂ.] 

ಗಣ್ಯತೆ (ನಾ). ಗೌರವ; ಮರ್ಯಾದೆ: ಅವರು ,ಸ್ವದೇಶದಲ್ಲೇ ಅಲ್ಲದೆ 
ಪರದೇಶದಲ್ಲಿಯೂ ಗಣ್ಮತೆ ಪಡೆದಿದ್ದರು (ರೂಢಿ). [ ಸಂ. ಗಣ್ಮತಾ] 

ಗೆತ್ತ, ಗತ್ತ (ನಾ). ಮೂತ್ರ; ಗಂಜಲ: ಲದ್ಮಿಯ ಹಾಕುವಾಗ 
ಗೆತವ ಮಾಡುವಾಗ ತಡೆದು ಸಿಕ್ಕಿಸಿಕ್ಕಿ ಬೀಳಲು (ಅಶ್ವಟೀ. ೩೮-೭). 
ಗತ್ತ : ಅಗುರುವ ಧೂಪಮೆತ್ತ ಕೊಳೆನಾಜುವ ಗತ್ತದ ನಾತಮೆತ್ತ 
(ಬಂಹರಿ. ೪-೫); ಕಣ್ಣೀರು ಸುರಿವುತ್ತ ಗತ್ತ [ಖಾಠಾಂ. ಕತ್ತ]ವ 
ಬಿಟ್ಟು ಲದ್ದಿಯ ಹನುಮಿಸಲು ಆ ಕುದುರೆಯ ಒಡೆಯಗೆ ಅಂಜಿಕೆ 
ಯಾಂದಾಹುದು (ಅಶ್ವಟೀ. ೧೮-೧೨). 

ಗತಗೆತನಾರು - ಹಳೆಯದಾಗಿ ಕೊಳೆತು ನಾರು; ದುರ್ವಾಸನೆ 
ಬರು; ಗಬ್ಬುನಾರು: ಗತಗತನಾರುತ್ತಿದ್ದ ಬೊಬ್ಬೆ ಯಬ್ಬರದ ಪುರುಷರ 
ಕೋಣೆಗಳ ಸಾಲುಗಳ ಮೂಲಕ ಹಾದುಹೋದರು (ಪುನರು. ೫). 
[ಆ ಗೋತ್ಯ] 

ಗತ್ಕ (ಗು): ೧. ಗತಿಸಿದ; ಕಳೆದುಹೋದ ::ಗತಕಾರುಣ್ಯರಸಂ ವಿಂಶತಿ 
ಜಳನಿಧಿ ಕಳೆಯೆ (ಮಲ್ಲಿಪು. ೧೩-೧೧೬); ' ಗತಕಲುಷನಾಗಿ ಭೂಪತಿ 
ಬೆಸಗೊಳೆ (ಕುಸುಮಾ. ೧೫-9೨). ೨.: ವಿಳುಗಿದ ; ಮರೆಯಾದ: 
ಆ ಸಮಯದಿ ರನಿ ಗತನಾಗಿ ಪಡುವಣ ರಾಸಿಯನಿಳಿದು' ಮುಳುಗಲು 
(ಅಬ್ಬಾ. ೨-೧೨): ೩, ತಲುಪಿದ; ಸೇರಿದ. ೪. ಒಳಗಿರುವ. 
(ನಾ). ೫. ಹಿಂದೆ ಆದುದು, --ಸಂಭವಿಸಿದುವು : ಆಯತಿಗೆ 
ಬಾಯ್ಬಿಡದೆ ಗತವ ಚಿಂತಿಸದಿಹುದು (ಮಂಕುಕ. ೭೧೩). ೬. ಹೋಗು 
ವಿಕೆ; ನಡೆ. ೩. ಅವಸ್ಥೆ ; ಸ್ಥಿತಿ. (Ao.] 

ಗತಕ್ಕ, ಗದಕ, ಗದಕು, ಗದುಕು (ನಾ). ೧. ಕೃತಕವಾದುದು; 
ನಿಜವಲ್ಲದುದು : "ಗತಕನೆಟ್ಟು' ಪರಾ. ೨. ಕಪಟ; ಮೋಸ; |3 
ವಂಚನೆ:: “ಗತಕ- ಘಾತಕ ; ಕೃತಕ? (ತದ್ಭಕೋ. ೧೦) ; ಬಾಹ್ಯ 
ದಲ್ಲಿ ಶೀಲ ಆಂತರ್ಯಾಮಿಯಲ್ಲಿ ದುಶ್ಶೀಲ ಹೊರಗೆ ವ್ರತ ಒಳಗೆ 
ಗೆಕಕ (ಶರಡ. ೫೦೪). ಗದಕ ;`೨. “ಗದಕ (ಗತಕ, ಕಶಕ) - ಕೃತಕ” 
(ಶದ್ಭಕೋ. ೧೩) ;::ಕಪಟದಿಂದ ಸತಿಯ ಹಿಡಿದಡೆ ಗದಕದಲ್ಲಿದ್ದನೆಂದೆಡೆ 
(ನೋಳಿಮಾ. ೩೧-೧೨೭) ; ಮರಾಳನ ಗದಕ ತೇಜಿಯ ಚಿತ್ರ ಪನ್ನೆಗನ ವಳಿ 
ಹೊಳಹಿನಂತೆ. ಘಟಾತ್ಮನ ಭೇದ (ದಾಸೋಸಂ. ೪೫). ಗದಕು: ೧. 
ವಿಜಯಾಂಗನೆಯ' ಗದಕಿನ ರೂಪೊಯೆಂದೆನೆ ನೋಳ್ಬರ ಕಣ್ಣೆ: ಮುದನೆ 
ತ್ತುದಾ ದಿವ್ಯವಾಜಿ (ಕುರಾಸಾಂ. ೩೯-೬೩); ಪದುಳದಿ ನೀನಿಂದು ತೆರಳುವು 
ದೆಂದಿಸ್ಟು``ಗದಕಿನ: ಮಾತನಾಡಿದನು (ಭರಚ. ೩೮-೯೭). ಗದುಶು : 
ಅ. ಬೇಹುಗಾಜರ ಮೊಗದಿಂದರಿರಾಯರ ಗಾಹು ಗದುಕುಗಳನಟಕಿತು 

[< ಸಂ. ಕೃತಕ] 


(ಕುರಾಸಾ 9. ೩೦-೩೫). 


೨೪೦೭ 


140 


ಗತಭಾಗ್ಯ 


| ಗತಕ್ಕೆ (ನಾ). ೧. ಹೋಗುವಿಕೆ; ಚಲನೆ. ೨. ಅಲ್ಲಾಡುವಿಕೆ; 
ಚಂಚಲತೆ: ಸೊಗಸುವ ಬೇಟದೊಳ್‌ ಕೃತಕಮೊಲವಿನೊಳ್‌ ಗತಕಂ 


('ಜೈಮಿಭಾ. ೬-೩೪). [ಸಂ.3 
| ಗತಕನೆಟ್ಟು (ನಾ). ಕೃತಕವಾದ ಬೆಟ್ಟ; ಕೃತಕಾಚಲ: *ಗತಕ 
ವೆಟ್ಟಿ ಕ ಕೃ ಟೇ. ೨ (ಕಶಸಾ. ೩೨- ಇತ ; * ಕೃತಕಾಚಲಕ್ಕಂ 


| 

| ಯೋಕದೊಳೂ ಗತಕವೆಟ್ಟುಮೆಂಬರು ೫ (ಕವಿಕಂ. ೨೪೭). 

| [ಗತಕ್ಕ + ಬೆಟ್ಟು] 

: ಗೆತೆಕಾಲ (ನಾ). ಕಳೆದುಹೋದ ಕಾಲ; ಹಿಂದಿನ ಕಾಲ: ಭೂಮಿಯ 
ಇಂದಿನ ಪರಿಸ್ಥಿತಿಯನ್ನು ಪರಿಶೀಲಿಸುವುದಕ್ಕಾಗಿ ವಿಜ್ಞಾನಿಗಳು 
ಭೂಮಿಯ ಗತಕಾಲವನ್ನೇ ಮುಖ್ಯನಾಗಿ ಅಭ್ಯಾಸಮಾಡುತ್ತಿದ್ದಾರೆ 


1] 
| (ಭೂಹುಟ್ಟು. ೧೦೩). [ಗತ್ಯ + ಕಾಲ) 
| 
| 
| 


ಗತಕ್ಕಿ,' ಗದಕಿ (ನಾ). ಘಾತಕ; ಕಪಟ: ನೀನುಮಾವ ನಾಡ 
ಗತಕಿಯೋ (ರಾಮಾಶ್ಚ. ೧೫೨-೧). ಗೆದಕಿ: ಆ ಕೃತಕಿ- ಗದಕಿ” 
(ಶಮದ. ೨೬೮ ಪ್ಲಯೋ.). [ಗತಕ್ಕ* - ಇ] 


15] ಗತಗೋಷಿ (ನಾ). ಕಳೆದುಹೋದ ಸಭೆ, ಕೂಟ, ಸಂಗತಿ: 
'ಫೊಅಗಣ ವಿಷಯದ ಚಿಂತೆಯನುಳಿದು ಬಜಿ: ಗತಗೋಷ್ಠಿಗಳಂ ನೇಜಿ 
ಕಳೆದು. (ನರಗೀ. ೯-೧) ; ಅದೊಂದು ಗತಗೋಷ್ಮಿ--ಈ ರೀತಿಯಿಂದ 
ಅವರು . .. ಅಲಿಸ್ತರಾಗಿ ನೋಡಬಲ್ಲರು (ಸ್ಮೃಕಿಟಿ. ೧೨). 

[ಗೆತ್ಮ * ಗೋಷ್ಠಿ] 

20| ಗೆತೆಜೀವಿತ (ನಾ). ಪ್ರಾಣ ಹೋದವನು; ಸತ್ತವನು; ಮೃತ: 

ಕೆಲರ್‌ , ಜಿಸೆಯೆನೆ : ನೋಡಿ ನೋಡಿ ಗತಜೀವಿತರಾದರ್‌ (ಕಾಂತಿಪು. 
(ಗತ್ಯ + ಜೀವಿಕ] 


ಗತಥೋಸಿ (ನಾ). ದೋಷವನ್ನು ಕಳೆದುಕೊಂಡವನು ; ಪರಿಶುದ್ಧ: 
ಗತದೋಷಿಗೆ ಕೃತಕದೋಸಿಗೆ ಹಿತಹತಿ ಮಾಟ್ಬಲ್ಲಿ ಸರಿಯೆ ಮೊಗ 
ರಾಗಂ; (ಕಾವ್ಯಸಾ. ೪೨೧). [ಸಂ. ಗತಡೆವೀಸಿನ್‌) 

ಗತನಾಸಿಕ (ನಾ). ಮೂಗು ಹೋದವನು; ಮೂಕೊರೆಯ: 
ನಾಸಿಕಂ ಮೂಕೊಜಕಿಯನಕ್ಕು ೫ (ಮಂಗರಾ. ೧೧೫-೬). AY 

ಗತಪಾರ (ನಾ). ಘಟಿ: ದಡ ಮುಟ್ಟಿದವನು: ಲಲಿತನಿಹಾರ 


| 
Rf 


25 


ನಿಗಮವಿದೂರ ಸುಖಸಾಕಾರ ಗತಪಾರ . , . ಸಲಹಬೇಕೆಂದೆ (ಕುವ್ಕಾಭೀ. 
30 ೩-೮೭). [ಗತ್ಯ + ಪಾಠ್ಯ] 
ಗತಪ್ರಜ್ಞ- (ನಾ): ಪ್ರಜ್ಞೆಯನ್ನು ಕಳೆದುಕೊಂಡವನು : ನಿರೀಕ್ಷಿಸಿ 


ನಿಕೃಷ್ಟ ದುಷ್ಟ ಗಣರಂ ಗತಪ್ಪ ಜ ರ] (ಸುಕುಮಾ. ೨-೧೮). [ಸಂ.).. 
ಗತಪ್ರತ್ಕಾಗತ (ನಾ). [ಕಾವ್ಯಮಾ] ಒಂದು ಬಗೆಯ ಚಿತ್ರಕವಿತ್ವ: 
| « ಎಡದಿಂದ ಬಲಕ್ಕೂ ಬಲದಿಂದ ಎಡಕ್ಕೂ ಒಂದೇ ಆಗಿ ಓದುವ (ಪದ, 
ಪದ್ಯ ಮೊ. ವು; ಗತಪ್ರ ತ್ಕಾ ಗತೌ (೫alindrome. ಇಂಕನಿ); 
ಗತಪ್ರತ್ಯಾಗತೋಪಾತ್ತ `: ಚಕುಷ್ಟಯಪಿಕಲ್ಪಮಿಾ ಪ್ರತೀತಿ ತೋರ್ನೆನಾ 
ಗೂಢಚತುರ್ಥಗಳ ಲಕ್ಷ್ಮಮಂ (ಕವಿರಾ. ೨-೧೧೭) ; ಸಂದ ಗತಪ್ರತ್ಕಾ 
ಗತಮೆಂದೀ ಕೃತಿಯೊಂದಿವಕ್ಕೆ ಗೆ ಲ್ಲು ೦ (ಶಾಂತಿಪು. ೧೨-೭೪) ; 
pe ಗೊ4ನವಿತ ಕ್ರಿಯಾಕಾರಂ ನಿಗೂಢಚತುರ್ಥಂ 
ಪ್ರಶಿನಿಯತ ಗತಪ್ಪ ಸ್ರತ್ಯಾಗತಂ ದಲೆಂದಿಂಶತು ` ಪೆಜವುಮಕ್ಕುಂ ಚಿತ್ರಂ 

|  (ಕಾವ್ಯಾವ. ೫೮೭). [ಗತ್ಯ + ಪ್ರತ್ಮಾಗಕ) 

| ಗತಬಲ (ನಾ). ೧. ಬಲಗುಂದಿದವನು; ದುರ್ಬಲನಾದವನು. 
೨. ಬಲನೆಂಬ ರಾಕ್ಷಸನನ್ನು. ಕೊಂದವನು; 


ಇಂದ್ರ. ೧, ೨: 
ಗತಬಲನಾಗಿ ವಜ್ರಧರನಲ್ಪು (ಪುಷ್ಪಪು. ೧೩-೩೫)": [ಗತ್ಯ * ಬಲ] 


45 ಗತಭಾಗ್ಯ (ನಾ). ಭಾಗ್ಯವಿಹೀನ ; ನತದೃಷ್ಟ: ಗತಭಾಗ್ಮನ ಕಣ್ಣಿಗೆ 


ಶುಭರತ್ಕ ೦ ಕಲ್ಲಾಗಿ ತೋಜುವಂತೆ MN ನ (ಗತ್ಯ * ಭಾಗ 8 


. ಗತಾನುಗಶಿಕ (ನಾ). ೧. ಹಿಂದಿನಂತೆ ನಡೆಯುವುದು; ಸಂಪ 


ಗತಭ್ರಾಂತಿ 


ಗತಭ್ರಾಂತಿ (ನಾ). ೧. 
೨. ಭ್ರಾ ದ 
ಸುದಿಗಂಬರವರ್ತನಂ ಗತ ಭ್ರಾಂತಿ. 
ವಂದ್ಯ 0 (ಚಂದ್ರ ಘು. ೧-೨೭). 


ನಿಶ್ಚಯಜ್ಞಾ ವುಳ್ಳ ಭನ 
ಮಿತ ಪ್ರಮುಖೀಂದ್ರತೆ 
[ಗತ + ಭ್ರಾಂತಿ] 


ಭ್ರಾಂತಿಯಿಲ್ಲದಿರುವಿಕೆ ; ಎಚ್ಚರ; ಅರಿವು. | 


ಗತರಾಗೆ (ನಾ). ಅಸಕ್ತಿ ಕ್ರಿಯನ್ನು ಕಳೆದುಕೊಂಡವನು; ಮೋಹ 5; 


ವನ್ನು ಕಳೆದುಕೊಂಡವನು ;." ವಿರಾಗಿ: 
ಪನ್ನೆರಡುಗಣಂ. 


ಆ ಗೆತರಾಗೆನ ಬಳಸೆ 
.ಎಸೆದುದೀ€ ಭರೆತಾನನಿ (ಶಾಂತಿಪು. ೧೨-೨೪). 
[ಗೆತ್ಯ + ರಾಗ) 
ಗತಲೇಪ (ನಾ). ಯಾವುದಕ್ಕೂ ಅಂಟಕೊಳ್ಳಿದವನು ; ನಿರ್ಲಿಪ್ತ : 
ಗಳಲೇಪನ ದರ್ಶನದೊಳಾದ ಪರಮಾನಂದ 
ನಿಳಾಪೂಜ್ಯಂ (ಪುಸ್ಪಪು. ೧೨-೧). (ಗಕ್ಕ + ಲೇಪ) 
ಗತವರ್ಷ (ನಾ). ಹೋದ ವರ್ಷ; ಕಳೆದ ವರ್ಷ: ಗತವರ್ಷದ 
ಲೆಕ್ಕ ಕೊಟ್ಟರೆ ಈ ವರ್ಷದಲ್ಲಿ ಕಂದಾಯ ಕಡಿಮೆಮಾಡಬಹುದು 
(ರೂಢಿ). (ಗತ್ಯ 4 ವರ್ಷ] 
ಗತವೇದ (ನಾ).[ಜೈನ] ಇಂದ್ರಿಯಾಭಿಲಾಷೆಯನ್ನು ಕಳೆದುಕೊಂಡ | 
ವನು: ವೇದನಬಂಧಮಂ ಸಮಯೋನದ್ವ್ವಾವಳಿಕಾ ಸಮಯೇಗಳಿಂ | 
ವಿದಾರಿಸಿ ಗತವೇದನಾಗಿ (ಶಾಂತಿಪು. ಜರಾ ನ ವೇದವೆನ್ನು ವುದು 
ಮೂರುವಿಧ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಿಗೆ | 
ಸಂಬಂಧಿಸಿದ ಇಂದಿ ್ರಿಯಾಭಿಲಾಷೆಯನ್ನು ಕುರಿತುದು. ಇದಕ್ಕೆ | 


ಶ್ರೀಪದಡೊಳ್ಳ ರಂಜಿಸಿದ |10 


15 


ಸಂಬಂಧಪಟ್ಟ ಆಸ ಸಕ್ತಿಯನ್ನು ಕಳೆದುಕೊಂಡವನು ಎಂದರ್ಥ. 120 


(ಗತ್ತು + ವೇದ] 

ಗೆತವೈಭನ (ನಾ). ಕಳೆದುಹೋದ ವೈಭವ ; ಹಿಂದಿನ ವೈಭವ: 
ಗತವೈಭವಂಗಳ ಕಂಡಾಗೆ ಕಣ್ಣಾರ ಒಡೆಯಿತು ಕವನದ ಕೋಡಿ 
(ಇಂಚಾಪ. ೨೯-೩೧). [ಗತ್ಯ + ವೈಭವ] 

ಗತಶ್ರೀಕ (ನಾ). - ಗತಭಾಗ್ಯ: ಗತಶ್ರೀಕನಪ್ಪನಂ ಸ್ಟೇನಿಪರಾರ್‌ 
(ರಾಜಶೇ. ೯-೬೫). [ಸಂ.] 

ಗತಾಗತ (ನಾ). ೧. “ ಬರುವುದು ಹೋಗುವುದು” (ಅನಂನಾ). 
೨. ಹಿಂದಿನಿಂದ ನಡೆದುಬಂದುದು; ಸಂಪ್ರದಾಯ. ೩. [ನಾಟ್ಯ] 
ನಡೆಯದೆ ನಡೆಯುವ ರೀತಿಯನ್ನು ತೋರಿಸುವ ಒಂದು ಬಗೆ: 
ನಡೆವುದೊ |(ಗದಿನೂರ್ಧ್ವಂಬಡೆಯಲ್‌ ಮೊಗನೆತ್ತಿ ಪಾದಮೊಂದಂ 
ನಡೆಯದೆ ನಡೆವ ರೀತಿಯನೆ ತೋಣಜಲ್‌' ಮಡದಿ ಕೇಳ್‌ ಗತಾಗತಾಖ್ಯ 
ಹ] ಚ ರಂ. ೭೩೨೨೯); “ನಿಂತಲ್ಲಿಯೇ ನಡೆಯುವಂತೆ 
ಕಾಲನ್ನು ಎತ್ತೆತ್ತಿ ನೆಲದ ಮೇಲಿಡುವುದು” (ಲಾಸ್ಯ ರಂ. ೩೨೯ ಗದ್ಯಾನು 
ವಾದ). [ಗೆತ್ಕ * ಆಗತ] 

ಗತಾಗತಿ (ನಾ). ಹಿಂದಿನ ನಡವಳಿಕೆ; ಆಚಾರ; ರೂಢಿ: ಸಸಿ 
ಸಂಹಾರದಲಿ ಭೂತದ ಕಟ್ಟಳೆಗಳ ಗತಾಗತಿಗಳಲಿ ಮುಚ್ಚಿಸಿದ ವಿದ್ಯೆಯಲ 
ವಿದ್ಯೆ ಯಲಪ್ರತಿಮನೆನಿಸಿ (ಕುವ್ಯಾಉ. ೪-೪). [ಗತ್ಯ + ಅಗತಿ) 

ಇ 
ದಾಯ; ರೂಢಿ: ಮೈದರ್ಭಗೌಡಮಾರ್ಗವಿಭೇದಂ ಬಗೆವೊಡೆ 
ಗತಾನುಗತಿಕಮಿದೆಂದೊಲ್ಹಾದರಿಪರ್‌ ಕೆಲಬರ್‌' ಸಂವಾದಜೊಳೆರಡುಂ 
ಸಮರ್ಥಮಪ್ಪು ದಜಕಿಂದಂ (ಕಾವ್ಯಾವ. ೫೨೨).' ೨. ವಿವೇಚನೆಯಿಲ್ಲದೆ 
ಹಿಂದಿನದನ್ನು ಅನುಸರಿಸುವವನು; ಅಂಧಶ್ರದ್ಧೆ ಯಿಂದ ಸಂಪ್ರ 
ದಾಯವನ್ನು ಅನುಸರಿಸುವವನು: ಯಾವುದೋ ಹೆಣ್ಜನ್ನಾ ರಿಸಿ 
ಮದುವೆಯಾಗಿಬಿಡುವ ಈ ಗತಾನುಗತಿಕರ ಅಂಧಾನುಕರಣ ನನ್ನ 
ಮಟ್ಟಿಗಂತೂ ನಾನು ಮಾಡಲಾರೆ (ಪರಿಲ. ೩). [ಸಂ] 
ಗತಾಬ್ಗ (ನಾ). ೯:ಗತವರ್ಷ: (ಕಿ). (ಗತ್ಯ * ಅಬ್ಬ] 


೨೪೦೮ 


| 
| 
| 


ಗೆತಿ (ನಾ).೧. ಗಮನ; ನಡಗೆ; ಸಂಚಾರ: 


ಗತಿ 


ಗೆತಾಯಂ (ಗು).೧. ಆಯುಸ್ಸು ತೀರಿಹೋದ; ಆಸನ್ನಮರಣನಾದ. 


೨. ಶಕ್ಕಿಗುಂದಿದ; ಮುಪ್ಪಾದ: "ಗತಾಯುಸ್ಥಿತಿ' ಪರಾ. 
(ನಾ). &. ಕಳೆದ ಆಯುಸ್ಸು; ಮುಪ್ಪು. ೪. ಆಸನ್ನಮರಣ 
ನಾದವನು : ಕಂಡರು ಜಟಾಯುವಂ . . . ಕಡಿದೆರಂಕೆಯ ಪರಿದ 
ತಿಪ್ಪುಳ ಗತಾಯುವಂ (ಶ್ರೀರಾಮಾ. ೨೫೭-೭೭೬). 

[ಗೆತ್ಮ * ಆಯ್ಕು] 


ಗತಾಯುಸ್ಥಿತಿ (ನಾ). ಮುಪ್ಪಿನ ಕಾಲ; ಕೊನೆಗಾಲ; ಅಂತ್ಯ 


ಕಾಲ: ಈ ನನ್ನ ಗತಾಯುಸ್ಥಿತಿಯಲ್ಲಿ ನಿನ್ನನ್ನು ನೂರು ಸಾರೆ ನೆನೆಸಿರುವೆ 
(ಜಯಂತ. ೪೭೭). [ಗೆತಾಯು + ಸ್ಥಿತಿ) 


ಗತಾರ್ಥ (ಗು). ೧. ತಿಳಿದ; ಅರ್ಥವಾದ; ಹೇಳಿದುದರಲ್ಲಿಯೇ 


ಸೇರಿರುವ. ೨. ಅರ್ಥವಿಲ್ಲದ; ನಿಷ್ಟ ಯೋಜಕವಾದ. 
೩. ಹಣವನ್ನು ಸತತ ಬಡವ. 
[ಗೆತ * ಅರ್ಥ) 


(ನಾ). 


“ ಗತಿ ಪರಿವ್ರಾಜಂ? 
(ಮಂಗರಾ. ೧೩೫-೩೩); ಅಂಗಂ ಬಹುವಿಧದಾವರ್ತಂ ಗತಿ ಹೇಹಿತರವಂ 
ಲಸದ್ವರ್ಣಂ ಸತ್ವಂ ಗಂಧಂ ರುಚಿಯೆಂದಷ್ಟ್ರಾಂಗೆಂ ಹಯಲಕ್ಷಣಂ 
(ಲೋಕೋಪ. ೧೧-೭೩) ; ಹೊಟ್ಟಿ ನೆಲಮಂ ಕೀಸುವೊಲ್‌ ಮೆರೆಯೆ 
ಹಯಗತಿರಯಂ (ಶ್ರೀರಾಮಾ. ೧೦೫-೧೪೬). ೨. ಇರುವ ಸ್ಥಿತಿ; 
ಅವಸ್ಥೆ : ಬುದ್ಧಿಯ ಮಾತನು ಹೆಂಡತಿ ನುಡಿದರು... ಅದರಂತೆ 
ಗಂಡನು ನಡೆಯುವುದಾದಕೆ ಗತಿಯನು ಊಹಿಸಬಹುದೆ (ಇಂಚಾಪ. 
೪); ಅತಿಸ್ನೇಹ ಗತಿ ಕೆಡಿಸಿತು (ಗಾದೆ). ಹಿ. ಉಪಾಯ ; 
ಕಾರ್ಯ ಸಾಧಿಸುವ ಯುಕ್ತಿ; ಸಾಧನೆ. ೪. ಸರಣಿ; ಪದ್ಧತಿ; 

ಮಾರ್ಗ; ಧರ್ಮುಮಂ ಪ ಪ್ರತಿಪಾಳಿಸುವರು ಯಿಹಲೋಕಕ್ಕೆ ಸಖನ 
ಪರಲೋಕಕ್ಕೆ ' ಗತಿಯೆಂ 'ಸಡೆನರು (ಎಕ. ೪1, ಶಿವಮೊ. 
1172); ಮೂರರ ಗತಿಯನನುಕರಿಸಿದರೆ ಬಳಿಕೆ ವಿಶೇಷವೇನೆಂದ 
(ಕುವ್ಯಾಡ್ರೋ. ೧೮-೫೮). ೫. ಆಧಾರ; ಆಶ್ರಯ: ಗತಿಯುಂಟೊ 
ದಯೆಯುಂಟೊ ... ಕೇಳನ್ಯರ ಸತಿಯರ್ಗಳಿಪಿದ ನರಂಗೆ ವಸುಧಾತಳ 
ದೊಳ್‌' (ಧರ್ಮಾಮೃ. ೧೫-೧೬೫) ; ನುತಗುಣ ಚಾವುಂಡೋರ್ನೀಪತಿಗಂ 
ಸಿರಿದೇನಿಗಂ ಕುಮಾರರ್ಕ್ಶಂಣಂುಂ ಗತಿಯುಮೆನೆ ಪುಟ್ಟಿದರ್‌ (ಎಇ. XX, 
೧೨-೭ 1187) ; ಶಿವನು ಬಲ್ಲನು ದೈವವೇ ಗತಿಯೆಂದಳಿಂದುಮುಖಿ 
(ಳೌಶಿರಾ. ೪೩-೩೧) ; ಪತಿಯ ಪಾದಾಬ್ಜಭಕ್ತಿಯೆ ತಮಗಿಹಪರ ಗತಿ 
(ಹದಿಬ. ೨-೧೬). ೬: ಯೋಚನೆ; ನೆನಹು: *ಅಜಕಿವ ನೆನಹಂ 
ಗತಿಯೆನಿಕ್ಕು” (ಮಂಗರಾ. ೧೩೯-೪). ೩. ಪಾಪ; * ವೃಜಿನಂ ತಾಂ 
ಗತಿಯೆಂದೆನಿಕ್ಕು ? (ನಾನಾಕ. ೧೬೬). ೮. ಅಧ್ಯಾಯ; ಆಶ್ವಾಸ: 
ಅಂತು ಗತಿ ೨೫ಕ್ಕಂ ಪದ ೧೧೧೧ ಕೃಂ ಮಂಗಳಂ (ಪ್ರಭುಲೀ. 
೨೫-೨೫ ವ). ೯. ಅದೃಷ್ಟ; ಭಾಗ್ಯ: * ಗತಿ-ನಸೀಬ, 'ಭಾಗ್ಮ''(ಜಾನಕೋ. 
೪೫). ೧೦. ಪಾಂಡಿತ್ಯ ; ಜ್ಞಾನ; ನೈಪುಣ್ಯ: ಸ್ವಾಮಿದಾಸರಿಗೆ 
ಸಂಸ್ಕೃತೆಸಾಹಿತ್ಯದಲ್ಲಿ ಅಗಾಧಗತಿಯಿತ್ತು (ಸಮ ಜಿ. ೧೦೧೯). 
೧೧. ಎರಡರ ಸಂಕೇತ: ಗತವಾದ ಮಾಸವನು ಗತಿಯಿಂದ ದ್ವಿಗುಣಿಸಲು 
ಪ್ರತಿಪದವು ತಿಧಿಯನೊಡಗೂಡೆ ಕರಣ ತಾನತಿಶಯದಿ ಬಕ್ಕು (ಸರ್ವಜ್ಞ. 
೧೫೬೭). ೧೨. ಸೌಖ್ಯ: "ಇಹಪರಗತಿ' ಪರಾ. ೧೩. ಹಿಂದೆ ಮಾಡಿದ 
ಕರ್ಮಫಲ: (ಕಿ). ೧೪. ಸಂಗೀತ ಮತ್ತು ನೃತ್ಯುಗಳಲ್ಲಿಯ ಲಯ : 
ಶಿವಗಣಾವಳಿ. . . ತವತವಗೆ ಗತಿಗಳಿಗೆ ಕುಣಿವುತ (ಬಸಪು. ೩೨-೩೭) ; 
ಗತಿಗೆ ಕುಣಿದವು ಹಂಸೆ (ತೊರಕಾ. ೧-೫-೪೬) ; ಗತಿ ಗಹಗಹಿಸಲ". , , 
ಪಾಡಿದಂ ಮುನಿಯೆಷಭಂ (ಎರವ. ೬-೯೦). ೧೫. [ಗಣಿತ] ನಾಲ್ಕರ 
ಸಂಕೇತ: ಗತಿ. , , ಎಂದು ನಾಲ್ಯಜ ನಾಮಂ (ವ್ಯವಹಾ: ೯-೩), 


೨೦೭-೨೪); 


೪೫-೩೭ ; 


ಗತಿಕಾಣಿಸು ೨೪೦೯ ಗತಿನಾದ 


೧೬. [ಜ್ಯೋತಿ] ಗ್ರಹಗಳ ಚಲನೆ: "ಗ್ರಹಗತಿ' ಪರಾ. ೧೭.[ಜೈನ) _ ಯತಿವನಿತಾವಿಲಾಸಗತಿಯಿಂ ಗತಿಗೆಟ್ಟುವು, . . ಅಂಚಿವಿಂಡುಗಳ್‌ 
ಜೀವನ ಪರಲೋಕ ಗಮನ; ಜನ್ಮಾಂತರ ಪ್ರಾ ಪ್ರಿ ; ಕರ್ಮಾನು (ಜಗವಿ. ೧೬-೫೩). ೩, ಅವಸ್ಥೆ ಹಾಳಾಗು ; ಸ್ಥಿತಿಗೆಡು; ಸು 
ಗುಣವಾಗಿ ಜೀವನಿಗೆ ಒದಗುವ ನಾಲ್ಕು ಬಗೆಯ ಜನ್ನ ಗೆತಿಗಳ್‌ ತಪ್ಪು : ನರ್ಫಟದಲ್ಲಿ ಘಟ ಹುಟ್ಟ ಪ್ರಕಟಿಸುವುದ ಕಂಡೆ. 
ನಾಲ ) ವಣಕೊಳಳಂಕೃ ತದಿಂ ಪದಿನಾಲ್ಯು ತೆಜದಿನಿರ್ದುವು. .. ತಿರಿತರುತು ಉಭಯದ ಗತಿಗೆಟ್ಟಿವರ $id (ana: ೧೦-೩೬) ; ವ್ರತಿಗಳ್‌ . 
dB 1596102 ತನು; ರಾ? ನರಕ, FeO 3 ಮತಿಗೆಟ್ಟಿರ್‌ ಧೃತಿಗೆಟ್ಟರ್‌ ಗತಿಗೆಟ್ಟಿರ್‌ (ಗಿರಿಕ. ಸ ಗತಗೆಟ್ಟು 
ಮನುಷ್ಯ, , ದೇವ ಎಂಬ ನಾಲ್ಕು ಗತಿಗಳಿರುತ್ತವೆ (ಜೈನಪ, ೨೯೫). ಬಂದಿಹೆನು (ಕವಿಸೋ. ೭೯). ಗೆತಿಕೆಡು : ೩. ಅವನಿಗೆ ಗತಿಕೆಟ್ಟಿ ಮೇಲೆ 
"ಚತುರ್ಗತಿ' ಪರಾ. ೧೮. ಸ್ಥಿತಿ; ಪದ: "ಸದ್ಗತಿ? ಪರಾ. ಬುದ್ಧಿ ಬಂದದ್ದು (ರೂಢ). ಗೆತಿಗಿಡು: ೩. "ಗತಿಗಿಡಿಸು' ಪರಾ. 
೧೯. ಚಾಲನೆ: "ಗತಿಕೊಡು? ಪಠಾ. [ಸಂ.] [ಗತಿ + ಕೆಡು] 


ಗತಿಕಾಣಿಸು "ಗತಿಗಾಣಿಸು' ನೋ. 

ಗತಿಕಾಣು "ಗತಿಗಾಣು' ನೋ- 

ಗತಿಕೆಡಿಸು "ಗತಿಗೆಡಿಸು' ನೋ. 

ಗತಿಕೆಡು "ಗತಿಗೆಡು' ನೋ. | 

ಗತಿಕೊಡು "ಗತಿಗೊಡು' ನೋ. | 

ಗತಿಗಾಣಿಸು, ಗತಿಕಾಣಿಸು (ಕ್ರಿ). ೧. ಕೊನೆಮುಟ್ಟಿಸು; ಅಂತ್ಯ 
ಗೊಳಿಸು: ಅದನ್ನು ಎಲ್ಲಕ್ಕೂ ಮೊದಲು ಗತಿಗಾಣಿಸಿದನು (ಅಂಬಿಕೆ. [is 
೪೬). ಗತಿಕಾಣಿಸು : ೧. ಮನೆಯ ಸಾಮಾನುಗಳಿಗೆಲ್ಲ ಗತಿಕಾಣಿಸುವ | 


ಗತಿಗೇಡಿ (ನಾ). ೧.' ಇದ್ದುದನ್ನು ಹಾಳುಮಾಡಿಕೊಂಡವನು ; 
ದುರ್ದೈವಿ: ಅತಿಯಾಸೆಮಾಡುವನು ಗತಿಗೇಡಿಯಾಗುವನು ಅತಿಯಾಸೆ 
ಯಿಂದ ಮತಿಕೆಡುಗು ರತಿಯಿಂದ ಸತಿಸುತರುಕೆಡುಗು (ಸರ್ವಜ್ಞ. 
೧೪೬೯). ೨. ನಿರ್ಭಾಗ್ಯ; ದರಿದ್ರ: ಸಾಕಲು ಯೋಗ್ಯತೆಯಿರದ 
ಗತಿಗೇಡಿ (ವಾತ್ಸಲ್ಯ. ೯೭). ೩, ಬೇರೆಯವರಿಗೆ ಕೆಡುಕನ್ನುಂಟು 
ಮಾಡುವವನು : (ಕಿ). [ಗತಿಗೇಡು * -ಣ್ಯ) 

ಗತಿಗೇಡಿಗ (ನಾ). - ಗತಿಗೇಡಿ೩: ರಣಗಳ್ಳನನು ಗೆತಿಗೇಡಿ 
(ಪಾಕಾಂ.ಡು)ಗನನೀ ದ್ರೋಹಿ ರಕ್ಕಸನ, . .ಹೊಳ್ಳುವಾಜ್‌ಸಲೂದುವೆನು 


ತನಕ . , . ಒಪ್ಪಿಸಿ (ಪುನರು. ೩೦೮). ೨. ಸದ್ಗತಿಯನ್ನು ದೊರಕಿಸಿ | (ತೊರರಾ. ೫-೭-೩೬). `[ಗತಿಗೇಡು - -ಇಗ] 
Ps ಮಕ್ಕ! ಳು ಇಹದಲ್ಲಿ : ದಿಕ್ಕಾಗಿ ಪರದಲ್ಲಿ ಗತಿಕಾಣಿಸುತ್ತಾರಿ! | ಗತಿಗೇಡು (ನಾ). ಒಳ್ಳೆಯ ಸ್ಥಿತಿಗೆ ಹಾನಿ: ಅತಿಯಾಸೆ ಗತಿಗೇಡು 
(ವಡಭಾ. AN me + -ಇಸ್ಸು] (ಗಾದೆ). [ಗತಿ * ಕೇಡು] 


| 
| 
ಗತಿಗಾಣು, ಗತಿಕಾಣು (ಕ್ರಿ). ೧. ದಿಕ್ಕುಕಾಣು: ಬೇರೆ ಗತಿಗಾಣದೆ ಗತಿಗೇಡುತನ (ನಾ). ಗತಿಯಿಲ್ಲದಾಗುವಿಕೆ ; ದಾರಿದ್ರ್ಯ; ಅಭಾವ 
- ಕುಳಿತುಬಿಟ್ಟರು (ಒಡೆಕ. ೬೯). ಗತಿಕಾಣು : ೧. ಹಾನಿಯನು ಸ್ಥಿತಿ: ತಬ್ಬಲಿ ಹುಡುಗಿಯೊಬ್ಬಳನ್ನು ಸಾಕದೆ ಇರುವಷ್ಟು ಗತಿಗೇಡುತನ 
ತಪ್ಪಿಸಲು ಗತಿಕಾಣನಲ್ಲ (ಕಎಪು. ೩೫-೬). ೨. ಸದ್ಗತಿಯನ್ನು ಬಂದಿಲ್ಲ ನನಗೆ (ವಾತ್ಸಲ್ಯ. ೯೬). (ಗತಿಗೇಡು + ತನ] 
ಹೊಂದು : "ಗತಿಕಾಣಿಸು' ಪರಾ. ಗತಿಗೊಡು, ಗತಿಕೊಡು, ಗತಿಗುಡು (ಕ್ರಿ). ೧. ದಾರಿತೋರಿಸು ; 
[ಗತಿ ಕಾಣು (ಆ ಕಾಣ್‌)] ಅನುಕೂಲಮಾಡಿಕೊಡು : ತನಗೆ ಗತಿಗೊ[ಪಾಕಾಂ. ಗು]ಡುವ 
ಗೆತಿಗಿಡಿಸು "ಗತಿಗೆಡಿಸು? ನೋ. 25 | ಸೊಸೆಯೆಂದು ಬಯಸಿದೊಡೆ ಬಂದಯ್ಯನಾಡನೆ ಸುರಾಸುರರ ಮುಂಡೆ 
ಗತಿಗಿಡು "ಗತಿಗೆಡು' ನೋ. ಕನಿಕಟಕ ಮಜಕಿಯೆ (ಜೈಮಿಭಾ. ೧೮-೫೨). ಗತಿಕೊಡು: 
ಗತಿಗುಂದು (ಕ್ರಿ). ನಡಗೆ ಕುಗ್ಗು; ವೇಗಗುಂದು : ಅಗಲಲಾಣದೆ | ೨. ಮುನ್ನಡಸು ; ಚಲಿಸುವಂತೆ ಮಾಡು : ಅವನು ಬಂದದ್ದು ನಿಂತ 
ಮುರಿದು ಮೋಣಕಿಯ ದುಗುಡದಲಿ ಹಯವಶ್ರುವಾರಿಯನುಗುಳಿ ಕೆಲಸಕ್ಕೆ ಗತಿಕೊಟ್ಟಂತಾಯಿತು (ರೂಢಿ). ಗೆತಿಗುಡು: ೧. ಮೇಲಿನ 
ಗತಿಗುಂದಿದುವು ಗುಣಭರಿತನ ವಿಯೋಗದಲಿ (ತೊರರಾ. ೨-೫-೨). "ಜೈಮಿಭಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಗತಿ + ಕುಂದು] 30 [ಗತ + ಕೊಡು, 
ಗತಿಗುಡು "ಗತಿಗೊಡು? ನೋ. ಗತಿಗೊಳ್‌ (ಕ್ರಿ). ೧. ಚಲನೆಯನ್ನು ಪಡೆ : ತುಡುಕಿ ತೊಳುವ ಸೂತ್ರ 
ಗತಿಗೆಡಿಸು, ಗತಿಕೆಡಿಸು, ಗತಿಗಿಡಿಸು (ಕ್ರಿ). ೧. ನಡೆಗೆಡುವಂತೆ ಯಂತ್ರದ ಗಡಣದಲಿ ಗತಿಗೊಂಡು ಬೇಡಿದ ಕೊಡುವ ಮಣಿಪುತ್ರಿಕೆ 


ಮಾಡು ; ದಾರಿತಪ್ಪಿಸು : ಗತಿಗೆಡಿಸಿತ್ತು ಪಾತಕನ [ಮೈತ್ರಿಯ] ಗಳೆಸೆದುವು . . . ವಿವಿಧರೆಚನೆಯಲಿ (ತೊ ರರಾ . ೧-೧೩-೧೦). 
ವೋಲ್‌. (ಕುಸುಮಾ. ೧೫-೮೬) ; ಮಿತ್ರನ ತೇಜಕ್ಕಡ್ಡಲಾದೆಂ ದ್ವಿಜಗತಿ ೨. ಸದ್ಗತಿಯನ್ನು ಪಡ: "ಗತಿಗೊಳಿಸು' ಪರಾ. 
ಗೆಡಿಸಿರ್ದೆಂ (ರಾಜೇ. ೬-೪). ೨. ಇದ್ದುದನ್ನು" ಹಾಳುಮಾಡು ; 33 [ಗತಿ + ಕೊಳ್‌] 


ತಿಯನ್ನು ಕೆಡಿಸು : ಆತಿಮೋಹಂ ಗತಿಗೆಡಿಸುಗುಂ (ಸಮಪ. ೫-೮೨). 
ಗತಿಕೆಡಿಸು: ೨. ತಾನು ಕೆಡುವುದಲ್ಲದೆ ಅವರನ್ನೂ ಗತಿಕೆಡಿಸಿಬಿಟ್ಟ | 
(ರೂಢ); ಅತಿಯಾಸೆ ಗತಿಕೆಡಿಸಿತು (ಗಾದೆ). ಗತಿಗಿಡಿಸು: ೩. ಸದ್ಗ py 
ದೊರಕದಂತೆ ಮಾಡು: ಸುಡುವುದು ಕಿರ್ಚಲ್ಲದೆ ಗತಿಗಿಡಿಸದು 
ಕೊೋಪಾಗ್ನಿ ಸುಟ್ಟುಮೊಡಲಂ ಗತಿಯಂ ಕಿಡಿಸಿದುದು (ಸಂರಾಮಾ. 
೯-೧೫) ; ಗತಿಗಿಡಿಾಜ್ಞಿ ಯುಳ್ಳನರೆ ಸದ್ಧತಿಯಂ ಕುಡಲಾರ್ಪ ೦೯ 
(ಜಗವಿ. ೧೬-೫೩). [ಗತಿಗೆಡು + -ಇಸ್ಕು] | 

ಗತಿಗೆಡು, ಗತಿಕೆಡು, ಗತಿಗಿಡು (ನಾ). ೧. ಚಲನೆಯಿಲ್ಲದಾಗು ; 
ನಡೆಗೆಡು: ರಂಡೆಯಂತೆ ಪತಿಯಿಲ್ಲದೆ ಕಾಲ್ಗೆಟ್ಟಿನಂತೆ ಗತಿಗೆಟ್ಟು 
(ಧರ್ಮಾಮೃ. ೨-೧೦೫). ೨. ಹಾಳಾಗು; ದಾರಿತಪ್ಪು : ಏಿರಿದುಮ 45 
ಧರ್ಮದೆ ಗತಿಗೆಟ್ಟ ರಸುಗಳೆಲೆ ಪೆಟವುಗೊಂಡರ್‌ (ಕಾದಂಪೂ, ೫೩೦); 


ಗೆತಿಗೊಳಿಸು (ಕ್ರಿ). ಸದ್ಗತಿಯನ್ನು ಉಂಟುಮಾಡು, --ಕೊಡು ; 
ಮಾರ್ಗಾಂತರೆದಿ ಕಂಡ ಜಟಾಯುವನು ಮನಮಯಹುಗಿ ವೃತ್ತಾಂತವನು 
ತಿಳಿದವನಲ್ಲಿ ಗತಿಗೊಳಿಸಿ , . . ಊರ್ಮಿಳೆವಲ್ಲಭನನೊಡಗೊಂಡು 
ಕಿಷ್ಕಿಂದಾದ್ರಿಗೈತಂದು (ರಾಮಚ. ೧೩). [ಗತಿಗೊಳ್‌ 4 -ಇಸ್ಕು] 

| ಗತಿಚತುಷ್ಟ ಯು (ನಾ). [ಜೈನ] ಕರ್ಮಾನುಗುಣವಾಗಿ ಜೀವನಿಗೆ 
ಓಡಗುನ ನಾಲ್ಕು ವಿಧದ ಜನ್ಮಗಳು: ನಾರಕ ತಿರ್ಯಜ್ನರ 
ಬೃಂದಾರಕರೆನೆ ಗತಿಚತುಷ್ಟಯಂಗಳ್‌ (ಪುಸ್ಪಪು. ೧೩-೫೬). 

(ಗತಿ *'ಚತುಷ್ಟಯ) 

ಗತಿನಾದ (ನಾ). [ಸಂಗೀತ] ತಾಳಬದ್ಧ ವಾದ ನಾದ: ಶ್ರುತಿ 
ಯೊಳಡಗಿದ ಗತಿನಾದದಂತೆ ಸುಖದೊಳಡಗಿದ 'ಪ್ರತಿರೂಸದಂತೆ 
(ನೋಳಿಮಾ. ೮೫-೩೫೩). [ಗತಿ * ನಾದ] 


ಗತಿಪರಂಪಕೆ 


ಗತಿಸರಂಪರೆ (ನಾ). ವಂಶ; ಅನ್ವಯ (successive. ಪಾರಿನಿ. 10).] 
[ns+ ಪರಂಪರೆ] 

ಗೆತಿಮಂಡಲ (ನಾ). [ನಾಟ್ಯ] ಮೂವತ್ತೆರಡು ಅಭಿನಯಮುದ್ರೆ 
ಗಳಲ್ಲಿ ಒಂದು: ಗತಿಮಂಡಲ. , .ಸ್ವಸ್ತಿಕರೇಚಿತ - ಈ ಮೂವತ್ತೆರಡು 
ಅಂಗಹಾರಂಗಳ ಪೆಸರು (ಲಾಸ್ಕರಂ. ೫-೭ವ). (ಗತಿ * ಮಂಡಲ] 5 

ಗತಿಮುಟ್ಟು (ಕ್ರಿ). ಒಳ್ಳೆಯ ಸ್ಥಿತಿಯನ್ನು ಪಡೆ: ನಿಮ್ಮೆದುರಿಗೆ | 
ಅದನ್ನೆಲ್ಲ ಹೇಳದಿದ್ದರೆ ನಾನು" ಗತಿಮುಟ್ಟುವಂತೆಯೇ ಇಲ್ಲ (ಅಂಬಿಕೆ. | 
೮೬). (ಗತಿ * ಮುಟ್ಟು] | 

ಗೆತಿಯುದ್ದ (ನಾ). ನೇಗದ ಪೈಫೋಟ, - ಸ್ಪರ್ಧೆ: ನತಿಷನಿಹ್ಮರೂ| 
ತನ್ನ ಗೆಲ್ಲಾಗಲ್ಲದೆ ಪ್ರಭಾವತಿ ಮಾಲೆ ಸೂಡಳೆಂಬುದಂ . , . ಪೇಟಕಿ:10 
(ಚಾವುಂಉ. ೫೮). [ಗತಿ * ಯುದ್ಧ) | 

ಗತಿಲಾಘವ (ನಾ). ನಡೆಯುವುದರಲ್ಲಿ ವೇಗ; ಚಳಕದಿಂದ ಅಡಿ 
'ಯಿಡುವುದು : (8). [ಗತಿ ೬ ಲಾಘವ) 

ಗತಿವಡೆ (ಕ್ರ). ಉತ್ತಮಸ್ಥಿತಿಯನ್ನು ಪಡೆ; ಒಳ್ಳೆಯ ಸ್ಥಿತಿ, 
ಯನ್ನು ಹೊಂದು ; ಸದ್ಗತಿಯನ್ನು ಹೊಂದು: ಗತಿವಡೆವೆನೆಂಬುದು | 15 
ಕಾಯಕ್ಲೇಶಂ ಬೇಟ್ಬುದು. (ಧರ್ಮಾಮೃ. ೧-೧೧೪); ಹಿಂಸಾಧರ್ಮ 
ವೃತ್ತಿಯಲಿ ನಡೆದು ಯಾವಜ್ಜೀನದಲಿ ಗತಿವಡೆದರುಂಟಿಲೆ ಪಾರ್ಥ 
(ಕಾವ್ಯಾಕ. ೧೭-೧೩) ; ಹೂವಿಂದ ನಾರು ಗತಿವಡೆದಂತೆ (ಸಾಂದಪು. 
೬-೫೨) ; ಸಜ್ಜನರ ಗತಿವಡೆವೆನಲ್ಲದೊಡೆ .*. ಮೆಹಾಪಾತಕಂ ಫೋಗೆದು 
(ಜೈಮಿಭಾ. ೨೪-೭೬). [ಗತಿ * ಪಡೆ]. 20 

ಗತಿವಿಡಿ (ಕ್ರಿ). ದಾರಿಯನ್ನು ಹಿಡಿ; ನಡೆಯನ್ನು ಅನುಸರಿಸು: 
ಆತನ ಪಾಡಪದ್ಮದ ಗತಿವಿಡಿದಿರಲು ಕಾಯ್ವ ನಿಮ್ಮುವನು (ಬಸಪು. 
೨೨-೩೭) ; ನಡೆತಂದನು ಮಹಾರಣ್ಮದಲಿ ಮಾಯಾಮೃಗದ ಗತಿವಿಡಿದು 
(ತೊರರಾ, ೩-೯-೧೮). [ಗತಿ + ಒಡಿ] | 

ಗತಿವಿಹೀನ (ಗು). ೧. ಸ್ಥಿರವಾದ; ಚಲಿಸದ. (ನಾ). ೨. ದಿಕ್ಕಿಲ್ಲ|25 
ದವನು; ದಾರಿಗಾಣದವನು : ಗತಿವಿಹೀನರ ದೈನ್ಯವಾಚಾಯುತರ 
* ಎ ಎ ಇಟಿವೆದು ಧರ್ಮವೇ ನಾವಜಕಿಯೆವಿದನೆಂದೆ (ಕುವ್ಯಾಕ. ೨೬-೩೨); 
ಗತಿವಿಹೀನರಿಗಾರು ನೀನೇ ಗತಿ ಕಣಾ (ಹರಿಸಾ. ೫೪). 

[ಗತಿ * ವಿಹೀನ) 

ಗತಿಶೀಲ (ಗು). ಚಲನೆ ಇರುವ; ಚಲನೆಯೇ ಸ್ವಭಾವವಾಗಿರುವ : |90 
ಈ ಸಾಮರ್ಥ್ಯನಾದರೋ ಸ್ವತಃ ಗತಿಶೀಲವಾದುದಲ್ಲ. ಇದಕ್ಕೆ: ಈ ಗತಿ 
(ಕಂಪನ) ಮತ್ತೆಲ್ಲಿಂದರೋ ಬರಬೇಕು (ಜೀವಾತ್ಮ. ೧೦೫). 

[ns + ಶೀಲ] 

ಗತಿಶೂನ್ಯ (ನಾ). - ಗತಿವಿಹೀನ ೨: ಮುಕುಂದ ಗತಿಶೂನ್ಮರಿಗೆ ನೀನೇ 
ಗತಿಯೆಲೈ ಗರುವಾಯಿಗೆಟ್ಟಿನಲೈ (ಕುವ್ಯಾವಿ. ೩-೫). [ಗತಿ * ಶೂನ್ಯ] |33 

ಗತಿಸಂರೋಧನ (ನಾ). ಮುಗ್ಗರಿಸುವಿಕೆ;. ಅಡ್ಡಿ : ಉನ್ಮಗ್ನ 
ನಿಮಗ್ನ ಜಲಾಪಗಾಯುಗಂ ಗತಿಸಂಕೋಧನಮಾಗೆ (ಶಾಂತಿಷು. ೧೧-೫೦). 

[ಗತಿ * ಸಂರೋಧನ) 

ಗತಿಸು (ಕ್ರಿ). ೧. ಗಮಿಸು; ನಡೆ: ಜನಕನ ಸುತೆಯು ತನ್ನತ್ತೆಂದಿರೆಡೆ 
ಯಲಿ ಗತಿಸಿ ಮಂಜುಸ್ವರದೆ ನುಡಿದಳು (ರಘುವಂ. ೧೫೧). ೨. ಸಂದು |40 
ಹೋಗು; ಕಳೆ; ಆಗಿಹೊ ಗು: ನಾಲ್ಸಾಸಿರಂ ನಾಲ್ಕುನೂಜುಂ 
ಈ -ಮಾಯಾಪೂರ್ಣ ಕಲ್ಮಬ್ಬದೆ ಗತಿಸೆ (ಸೋಮೇಶ. ೧೦೩); 
ಛಂದಸ್ಸು, ಶೈಲಿ ಇವುಗಳಿಂದ ಪ್ರಚುರವಾದ ಒಂದು ಕನ್ನಡಸಾಹಿತ್ಯ 
ಯುಗವು ಗತಿಸಿಹೋಗಿರಬೇಕು (ಕಸಾಹ, `ಆ); ಆಯುಷ್ಯವು ಗೆತಿಸು 
ತ್ತದೆ (ಆರ್ಯಧ. ೧೮೦). ೩. ಉಂಟಾಗು; ಒದಗು: ಈ ಯಿಡೆ|% 
ಗತಿಸಿದುದು ನಮಗಧಿಕ ಸಂತಸನೆಂಧ ಪಾಂಚಾಲ (ಜಿನಭಾ. ೨೨-೩೪). 


ಗಿಂ 


ಗತ್ತುಗಾರ 


`೪. ತೀರು; ಸಾಯು; ನಿಧನಹೊಂದು :' ಅನರು 'ಗತಿಸಿದ . ನಂತರ 
ಮನೆ ಮೂರಾಬಟ್ಟಿಯಾಲಿಂತು (ರೂಢಿ)... [ಗತ್ಯ * - ಇಸ್ಕು] 

ಗತಿಸ್ತಂಭ (ನಾ). ಜ'ಗತಿಸಂರೋಧನ: ಏಜಕಿದರ ಮೆಯ್ಮಳ್ಳಾಡೆ ತೂಗಿ 
ತೊನೆನಿನಂ ನಿಂದ ವಿಮಾನ ಗತಿಸ್ತಂಭಮಂ ಕಂಡು (ಶಾಂಕಿಪು, ೪-೬೧ವ). 

(ಗತಿ + ಸ್ತಂಭ] 

ಗತುಕು "ಗದಗು' ನೋ. 

ಗತೋದಕ (ನಾ). ೧. ಹರಿದು ಹೋದ ನೀರು. ೨. ನೀರು ಹೋದ 
ಸ್ಥಳ; ನೀರು ಹಿಂಗಿದ ಸ್ಥಳ; ಗತೋದಕದಲುಜಕೆ ಸೇತುಸಂಬಂಧ 
ದಲಿ ಫಲವೇನು (ಕುವ್ಯಾದ್ರೋ. ೧೮-೫೮). (ಗತ್ಯ.* ಉದಕ್ಕ) 

ಗತ್ತ "ಗತ್ಸ' ನೋ. 

ಗತ್ತಿಗೆ (ನಾ). ಕತ್ತಿ; ಕಠಾರಿ:. ಪರಸಮಯಪಶ್ರತಿವಾದಿಯ ಸುಪುಷ್ಟ 
ದೈವದ ಮೂಗನರಿವ ಗತ್ತಿಗೆಯ [ಪಾಠಾಂ. ದ ಸಾಣೆಯನು] : ಹೊಸ 
ಸಾಣಿವಿಡಿದಂತೆ ಹೊಳೆವ ದೃಷ್ಟಿಪಾತನಗೈವುತ (ಸಿಂಗಿರಾ. ೨೬-೪೧). 

[< ಕತ್ತಿ 

ಗತ್ತಿನರ್ಮ (ನಾ). ಒಬ್ಬಾತನ ಹೆಸರು: ಗತ್ತಿವರ್ಮ್ಮ ಪಡೆತನು 
ಮೊರಸನಾಡ ಪೆರ್ಫ್ಪ್ಸುಸುರ್‌ ನಾಮ. ಗ್ರಾಮವೂ” (ಮೈಆರಿ. ೧೯೧೪, 

[ಗತ್ತಿ * ವರ್ಮ] 

ಗತ್ತು (ನಾ). ೧. ಗತಿ; ಗಮನ: * ಗತ್ತು - ಗತಿ” (ಶದ್ಭಕೋ. ೧೦). 
೨. ಠೀವಿ; ಜರ್ಬು;, ದರ್ಪ: ಮತ್ತೊಂದು ಗತ್ತು ತೋರಿಸು 
ವಾಯೆಂದು ಗೆದಾಯುಧವಂ ತೆಗೆದು ಬೊಬ್ಬಿರಿದು (ಸೌಗಂಧಿ. ೩೫೧-೪) ; 
ಎಂಭತ್ತುವರ್ಷದವನು ಇಪ್ಪತ್ತುವರ್ಷದ ಹುಡುಗರ ಗತ್ತಿನಿಂದ 
ತೋಟದಲ್ಲಿದ್ದ ಮನೆಗೆ ಹೋದನು (ಫಾಟೀಮು. ೪); ಭಟ್ಟಿರು ಯೋಗ್ಯ 
ಜನ, ಅವರದೇ ಒಂದು ಗತ್ತು ವೈಖರಿ (ಹೊಸಕ್ಷಿ. ೫೯); ಗಾಡಿ ಎತ್ತು 
ಗಳು ಒಳ್ಳೆ ಗತ್ತಿನಿಂದ ಸಾಗುತ್ತಲೆ ಇದ್ದವು (ಗಿರಿಬಾ, ೨೩). ೩. 
ಕುಯುಕ್ತಿ; ಕುತಂತ್ರ: ನನಗೆಲ್ಲಾ ಗೊತ್ತಾಗೇದ ಬಿಡು ನಿನ್ನ ಗತ್ತು 
(ಗಂಮಾಯಿ, ೫೨) ; ಇದರಾಗ ಶಿನರಾಯಿ ಗತ್ತ ಇದ್ದಂಗ ಕಾಣ್ತದ 
(ಬಿವರಿ. ೬೪). ೪. ಅನುಸರಣೆ; ಹೊಂದಿಕೆ: ನಾವಿರಲು ಹೊಳೆವುದು 
ಹೊತ್ತುಗೊತ್ತಿನ ಗತ್ತು ನಾ ಮೈಯು ಎನಲುದಿಕ್ಕಾಲ ಕಡೆ (ಅರಳು. 
೯೨-೧೩); ನಿಮ್ಮ ಗುರಿಕೆಯ ಗತ್ತು ಬೇಕು ಈ ಹೊತ್ತು ! (ಕ್ರೌಂಚಧ್ವ. 
೧೯). ೫, ಉಚ್ಚಮಟ್ಟ: ಕ್ರೀಡಾಸಟು ಈ ದಿನ ಒಳ್ಳೆಯ ಗತ್ತಿನಲ್ಲಿ ಆಟ 
ವಾಡಿದ (ರೂಢಿ). ೬, [ಸಂಗೀತ] ತಾಳಮಾನದ ಒಂದು 'ಲಯ; 
“ಬಾರಿಸುವುದರಲ್ಲಿ ಹಿಡಿಯುವ ತಾಳೆ” (ಜಾನಕೋ. ೪೫): ಕವನ 
ಗಳನ್ನು ಗತ್ತಿಗೆ ಸರಿಯಾಗಿ ಹೆಣೆಯುತ್ತಿದ್ದೆರು (ಹುಟ್ಟಿಹ. ೨೯) ; ಗತ್ತು 
ಮುಕ್ತಾ ಯಕ್ಕೇ ಬಂದಿತ್ತು (ಗ್ರಾಮಾಯ. ೫೭೩) ; ಪಧನೀಸ ಸರೀಗಮ 
ನಾರಿ ನಿನ್ನ ಗತ್ತಾ ನನ್ನ ಕಂಡು ಹೋಗಬ್ಯಾಡ ಚದರಿ (ಮಣ್ಣುಹೆ. ೪೨); 
ನಾಟಕದ ಗತ್ತು ಇತ್ಮಾದಿಗಳ ಬಗ್ಗೆಯೂ ಸೂಚನೆ ಕೊಡುತ್ತಿದ್ದನನೂ 
ಅವನೆ (ಸಂಸ್ಕಾರ. ೭೫).. 

ಗತ್ತಿನ ಮೇಲಿರುಜ ಧೋರಣೆಯಲ್ಲಿರು; ದರ್ಪದಿಂದಿರು; ಅವರು 
ಬಹಳ ಗತ್ತಿನ ಮೇಲಿದ್ದಾರಮ್ಮ. (ಕೀಲುಗೊಂ. ೨೧). 
“[+ ಹಿಂ. ಮರಾ. ಗತ್‌) 

ಗತ್ತುಕಾರ "ಗತ್ತುಗಾರ' ನೋ. 

ಗತ್ತುಕಾರಿಕೆ "ಗತ್ತುಗಾರಿಕೆ' ನೋ. 

ಗತ್ತುಗಾರ, ಗತ್ತುಕಾರ (ನಾ). ೧. ಸ್ವಾರ್ಥಸಾಧಕ ; ಸಮಯಾನು 
ವರ್ತಿ. ೨. ಉಪಾಯಗಾರ; ತಂತ್ರಿ: ಬೆರಕೆಯ ಗತ್ತುಗಾರನೆಂದು 
ಜನರು ನಿನಗೆ ಬೆದರದಿರಲಿ (ದಾಬುತ್ತಿ. ೨೭). ಗತ್ತುಕಾರ : ೨."ಗತ್ತು 
ಕಾರಿಕೆ? ಸರಾ. [ಗತ್ತು + - ಗಾರ್ಮ (ಆ. -ಕಾಜ))] 


೯-೧೧; ?). 


ಗತ್ತುಗಾರಿಕೆ 


ಗತ್ತುಗಾರಿಕೆ, ಗತ್ತುಕಾರಿಕೆ (ನಾ). ಕುತಂತ್ರ; ಕುಟಿಲ; ಕಪಟೋ 
ಪಾಯ : ಮೆತ್ತಗೆ ಮಾತನಾಡಿ ಉತ್ತಮನಂತಿರುವನು ಕತ್ತುಕೊಯ್ಯಲು 
ಧೂರ್ತನೀತನು ಕುಹಕ ಗತ್ತುಗಾರಿಕೆ ಯಾರು ಅರಿಯರು (ಸಿದ್ದಪು. 
೧೫-೪೨); ತನ್ನನ್ನು ಬೇಕೆಂದೇ ಅವಮಾನಮಾಡುವ ಗತ್ತುಗಾರಿಕೆ 
ಯೆಂದು ಕೂಗಾಡಿದಳು (ಬದುಜ. ೧೫೨). ಗತ್ತುಕಾರಿಕೆ: ಇದೊಂದು 
ಆಳುವರಸರ ಕುತಂತ್ರ, ಕಂಡಿರಾ? ರಾಜಕಾರಣದ ಗತ್ತುಕಾರಿಕೆ 
(ಮಗಜ. ೪). [ಗೆತ್ತುಗಾರ * - ಇಕೆ) 

ಗತ್ತುಹೂಡು (ಕ್ರಿ). ಕುಯುಕ್ತಿಯನ್ನು ಮಾಡು; ತಂತ್ರವನ್ನು 
ಹಾಡು : ಮುಂಬಯಿಯಲ್ಲಿ ಗತ್ತುಹೂಡಿ ಕಾಲಕಳೆಯಬೇಕೆಂದಿದ್ದೆ 
(ಸೋಲು. ೪). [ಗತ್ತು * ಹೂಡು, (ಆ ಫಪೂಡು,)] 

ಗತ್ಯಂತರ (ನಾ). ಬೇರೆಯ ಉಪಾಯ ; ಅನ್ಯಮಾರ್ಗ: ಇದು ತಪ್ಪಾದ 
ಕಲ್ಪನೆಯೆಂದು ಹೇಳದೆ ಗತ್ಮಂತರವಿಲ್ಲ (ಗ್ರಂಥಾಲ. ೫); ರಾಜಮಾರ್ಗ 
ದಲ್ಲಿ ನಡೆಯದೆ ಗತ್ಮಂತರವಿಲ್ಲ (ಗೊತ್ತುಗು. ೩೧). [ಗತಿ ಅಂತರ] 

ಗತ್ಯಾಖ್ಯಾನ (ನಾ). [ಜೈನ] ಕರ್ಮಫಲಕ್ಕನುಸಾರವಾಗಿ ಗತಿಗಳನ್ನು 
ಹೇಳುವುದು: ಗತ್ಯಾಖ್ಯಾನಮೆಂಬುದು ತ್ರಿಸಸ್ಟ್ರಿಶಲಾಕಾಪುರುಸಕೃತ 
ಕರ್ಮಸಂಬಂಧಜನಿತ ಸುಖಾದಿಸಮನುಭವನಕಾರಣಂಗಳಪ್ಪ ಗತಿ 
ವಿಕಲ್ಪಂಗಳಂ ಪೇಟ್ಟ್ವಾದು (ಚಾವುಂಉ. ೧೨). (ಗತಿ -- ಆಖ್ಯಾನ] 

ಗತ್ಕಾತ್ಮಕ (ಗು). ನಡೆಯುವ ಸ್ವಭಾವವುಳ್ಳ ; ಚಲಿಸುವ; ಚರ: 
ಪ್ರಪಂಚದಲ್ಲಿ ಗೆತ್ಕಾತ್ಮಕ(ಚಲ) ಮತ್ತು ಸ್ಥಿತ್ಕಾತ್ಮಕ (ಅಚಲ) 
ಸಾಮರ್ಥ್ಯವು ಒಂದು ನಿಯವಿಂತ ಪ್ರಮಾಣದಲ್ಲಿರುತ್ತದೆ(ಜೀವಾತ್ಮ.೧೦೫). 

[ಸಂ.] 

ಗತ್ಯುಪಗ್ರಹ (ನಾ). ಚಲನೆಗೆ ಸಹಕಾರಿಯಾಗುವುದು: 
ಗತಿಸ್ಥಿತ್ಯುಪಗ್ರಹೌ —ಗೆತ್ಕುಪಗ್ರಹಮುಂ ಸ್ಥಿತ್ಯುಪಗ್ರಹಮುಂ ಎಂಬೆ 
ರೆಡುಂ, ಧರ್ಮಾಧರ್ಮಯೋಃ। - ಧರ್ಮಾಧರ್ಮದ್ರವೈಂಗಳ ಸಂಬಂಧ 


ದಿಂಜಾದ, ಉಪಕಾರಃ - ಉಪಕಾರಮಕ್ಕುಂ (ತತ್ತ್ವಪ್ರ. ೨೩೬೮); 
“ಸ್ಥಿತ್ಯುಪಗ್ರಹ' ಪರಾ. [ಗತಿ * ಉಪಗ್ರಹ] 

ಗತ್ವ (ನಾ). - ಗಕಾರ: ಖತ್ವಕ್ಕಂ' ಬಹುಳತೆಯಿಂ ಗತ್ವಂ ಛೆತ್ವಂ 
(ಶಮದ. ೨೫೬). [ಸಂ.1 


ಗದ, (ನಾ). ಭಯ ಅಥವಾ ಚಳಿಯಿಂದುಂಬಾಗುವ ನಡುಗುವಿಕೆ 
ಯನ್ನು ಸೂಚಿಸುವ ಒಂದು ಅನುಕರಣ ಶಬ್ದ: "ಗದಗಂಪ?' 
ನರಾ. 

ಗದಗದ (ದ್ವಿರುಕ್ತಿ). ಗದಗದನಡುಗು, ಗೆದಗದನೆನಡುಗು - ಭಯ 

ಅಥವಾ ಚಳಿಯಿಂದ ಬಹಳವಾಗಿ ನಡುಗು: ಉದಯಂಕಾಲದಲೆದ್ದು 
ಗದಗದ [ಪಾಕಾಂ.ಗಡಗಡ] ನಡುಗುತ ನದಿಯಲಿ ಮಿಂದೆನೆಂದು 
ಹಿಗ್ಗುತಲಿ , (ಪುರಂದ. ೨-೨೫-೧); ಗದಗದನೆ ನಡುಗುತೆ ಬಂದು 
ಸೈಗೆಡೆದು ಬಿದ್ದು ತಿರುನೀಲಕಂಠರ ಚರಣಮಂ ಸಿಡಿದು (ತಿರುರ. ದೇ. 
೬-೧೫); ಗದಗದನೆ ನಡುಗುತ ಯುಗದ್ವಯವದನ ಕೈಮುಗಿದು 
(ತೊರರಾ. ೬-೨೬-೪೩) ; ಆ ಭಯಾನಕ ದೃಶ್ಮನನ್ನು ಕಂಡು ಪಂತನು 
ಗದಗದನೆ ನಡುಗಿದರು (ಅಂಬಿಕೆ. ೨೦). "ಗಡಗಡ? ಪರಾ. 

ಗದ್ಮ'(ನಾ). ೧. ಹೇಳಿಕೆ; ಮಾತು: “ಮಾತಾಡುವಿಕೆ; ವಾಕ್ಯ; 
ಭಾಷೆ” (ಅನಂನಾ) : "ಗದಿಸು? ಪರಾ. ೨. ರೋಗ; ವ್ಯಾಧಿ: 
ನಿಮ್ಮಯ ಗದವ ಬಿಜ್ಜಳಗೆ ಸನಯದಿಂ ಪಾಲಿಸೆನೆ... ಗದವನನುನಯದಿ 
ತೆಗೆದು (ಗುರುಚಾ. ೮-೯೬). ಷಿ. (ರೋಹಿಣೀಗರ್ಭದಲ್ಲಿ ಹುಟ್ಟಿದ) 
ಶ್ರೀಕೃಷ್ಣನ ಮಲತಮ್ಮ: ಬಲದೇವನು ಬಲಿಷ್ಠನು ಗದನು 
ಸುಕುಮಾರನು (ಭೀಷ್ಮಚ. ೧೪೩). "ಗದಾಗ್ರಜ?' ಪರಾ. ೪. ಒಂದು 
ಬಗೆಯ ವಿಷ; ಗರಳೆ: (೫). (ಸೆಂ.] 


ಎಈಳಗಿಗಿ 


ಗೆದಗಾಪುಗೊಳಿಸು 


ಗದಕ "ಗತಕೆ 'ನೋ. 
ಗದಕಿ "ಗತಕಿ? ನೋ. 
ಗದಕು "ಗತಕ್ಕ' ನೋ. 
ಗೆದಗಂಪ(ನಾ).ಬಲವಾದ ನಡುಕ,--ಕಂಪನ:"ಗದಗಂಪಂಗೊಳ್‌? 
5| ಪರಾ. [ಗೆದ್ದ + ಕಂಪ] 
ಗೆದಗಂಪಂಗೊಳ್‌, ಗದಗಂಪಗೊಳ್‌ (ತ್ರಿ). ಬಲವಾಗಿ ನಡುಗು, 
—ಕಂಪಿಸು: ಗದಗಂಪಂಗೊಳೆ ಲೋಕಮಾಕ್ರನುದೆ ಬಂದಾ ಚಕ್ರಮಂ 
ಕೊಂಡು ಕೋಪದ ಜ್ವಾಳೆ ನಿಜಾಕ್ಷಿಯಿಂ ನಿವಿಂರಲ್‌ (ಶಾಂತಿ ಶ್ವ. 
೩-೧೧೩) ; ಗದಗಂಪಂಗೊಳುತುಂ ಪುಳಿಂದ ಸಮರೋದೃದ್ಧೀತಿಯಿಂ 
(ಕುಸುಮಾ. ೧೪-೧೦೧). ಗೆದಗೆಂಪಗೊಳ್‌ : ಗಾಳಿಸುಳಿಯದ ಠಾವ 
ಹೊಕ್ಕವ ಬೇಳುತಿರೆ ಗದಗಂಪು£ಪ3ಗೊಂಡುದು ಭುವನ ಭಯ ಮಿಗಲು 
(ಉೌಶಿರಾ. ೩೮-೨೭). [ಗದಗಂಪ + ಕೊಳ್‌] 
ಗೆದಗಂಪಗೊಳ್‌ "ಗದಗಂಪಂಗೊಳ್‌.” ನೋ. 
ಗದಗದಿತೆ (ಗು). “ನಡುಗಿದ; ಬಿಕ್ಕುವ; ಕೊದಲಿಸುತ್ತಿರುವ” 
(ಪ್ರಭಣ್ನ). [< ಸಂ. ಗದ್ದೆದಿತ] 
ಗದಗೆದಿಸು (ಕ್ರಿ). ಬಲವಾಗಿ ನಡುಗು, --ಕಂಪಿಸು; ತತ್ತರಿಸು: 
ಕುದುಕುಳಿಗಳುರವಣಿಸೆ ಕಾಣುತ ಗದಗದಿಸಿ ಮುರವೈರಿ ಚಾಚಿದನರ್ಜು 
ನಗೆ ರಥವ (ಕುವ್ಯಾದ್ರೋ. ೧೦-೩೦) ; ಮದೆಗಜಯೂಧ ಕಂಠೀರವ ಬರೆ 
ಕಂಡು ಗದಗದಿಪಂತೆ ಬೆಚ್ಚಿದರು (ಮೋಹತ. ೨೨-೪೩) ; ಗದಗದಿಸುವ 
ಮೊಲೆ ಗೆಡಗಡಿಸುವ ತೊಡೆ ಕೆದರ್ವ ಢಾಳಾದ ಕಡೆಗಣ್ಮು (ಭರಡ. 
೧೩-೬೭) ; ಪುದುಗಿತೆಣ್ಣೆಸೆಯಾನೆ ಹದುಗಿದಂ ಭೋಗಿಪಂ ಗದಗದಿಸಿತಾ 
ಸಾಯಕದ ಬಿಸಿಗೆ ಬ್ರಹ್ಮಾಂಡ (ಜೈಮಿಭಾ. ೧೩-೪೭). "ಕದಕ್ತದಿಸು' 
ಪರಾ. "(ಗದಗದ + -ಇಸ್ಕು] 
ಗೆದಗನಿಸು (ಕ್ರಿ). ತತ್ತರಿಸು; ಗಾಬರಿಗೊಳ್ಳು : ಶಂಖವನ್ನು 
ಊದಲು ದಶದಿಕ್ಕುಗಳು ಗದಗಮಿಸಿ ಹೋದವು (ಮಭಾರ. ೨೦೩) 1 
ಇತ್ತ ತಿರುಗಿದರೆ ಹುಲಿ ಅತ್ತ ತಿರುಗಿದರೆ ಸಿಂಹ ಮಧ್ಯೆ ಸಿಕ್ಕು ಗದಗಮಿಸಿ 
ದ್ಹಾಳೆ ಆಕೆ (ಬನಸಿ. ೧೩೪); ಈ ಭಕ್ಷ್ಮ ಪ್ರಿಯರೆ ಕೋಲಾಹಲವೇ 
ಕೋಲಾಹಲ. ಊರೆಲ್ಲ ಗದಗಮಿಸಿ ಹೋಯಿತು (ಸಮಜೀ. ೩೨). 
[ಗೆದಗಮು? + -ಇಸ್ಮು) 
30 | ಗೆದಗಾಪಿಸು. (ಕ್ರಿ). ಎ ಗದಗಂಪಂಗೊಳ್‌ : ಬೆಥಣಕ. , . ಪುರವೆಲ್ಲ 
ಗದಗಾಪಿಸಿತು (ಚಂಪ್ರಸಾಂ. ೧೬-೧೯) ; ಹೆಗ್ಗಾಳೆಗೆ ತುರುಕರ ಪಾಳೆಯ 
| ಗದಗಾಪಿಸಿತು (ಕುಮಾಸಾಂ. ೩೫೬). ಗ[ಗದಗಾಪು * -ಇಸ್ಕು] 
ಗದಗಾಪು (ನಾ). - ಗದಗಂಪ. "ಗದಗಾಪುಗೊಳ್‌' ಪರಾ. 
[€. ಗದಗಂಪ 7] 
| ಗದಗಾಪುಗೊಳ್‌ (ಕ್ರಿ). ೬ ಗದಗಂಪಂಗೊಳ್‌: ಕೈನೆಟ್ಟಿಯಂ 
ಮುಜಕಿವ ಶಾಕಿನಿ ಡಾಕಿನಿ ಗದಗಾಪುಗೊಂಬಾಗ್ರಹಂ ನಡುಗುವೊತ್ತರಗಳ 
| ದಟುಗೆಡುವಾ ವ್ಯಂತರಗಳೆಸೆದುವಂತಲ್ಲಿ (ಸಮ್ಯಕೌ. ೫-೩೯) ; ಬೇಗದಿ 
| 
| 


15 


ನಾಗಪಾಶದಿ ಕಟ್ಟ ಸದರದೊಳೊಂಭತ್ತು ಮಂದಿಯ ತರುತಿರ್ದ 
ಗದಗಾಪುಗೊಳೆ ರಾಜಕಟಿಕಾ (ಭರಡ. ೫೬-೪೨) ; ಬೆದಆಕಿಯೋಡುವ 
ದನಗಳ ಕಂಡು ಜಗನೆಲ್ಲ ಗದಡಗಾಪುಗೊಂಡುಜೇವೇಕ್ವೆ (ಕಂನವಿ. 
೧೧-೫೧). [ಗದಗಾಪು + ಕೊಳ್‌] 
ಗೆದಗಾಪುಗೊಳಿಸು (ಕ್ರಿ). ಗಾಬರಿಮಾಡು; ಗಾಸಿಗೊಳಿಸು: 
| ಬುದಿಬುದಿನವನೂರ ನಡುವೆ ಕೆಂಡವಸೂಸಿ ಗದಗಾಪುಗೊಳಿಸಲೆ ಪುರವಾ 
(ಧರಚ. ೨೪-೧೦) , ಗದಗಾಪುಗೊಳಿಸುತಲಿ ಇಆ್‌ದುಹಾಕುತ ಪಟು 
ಭಟರ (ಜ್ಞಾ ನಚ. ೩೨-೩೫). 

[ಗದಗಾಪುಗೊಳ್‌  -ಇಸ್ಕು) 


40 


152 


ಗದಗು 


ಗದಗು, ಗತುಕ್ಕು (ಕ್ರಿ). ೧. ಕಿನ್ನು; ಮುಕ್ಕು: ತೆಗೆದುಕೊಂಡು 
ಬಾ ತಾಯಿ ಏನುಮಾಡಿದ್ದೀಯೊ ಕೊಡು ಚೆನ್ನಾಗಿ ಗದಗುತ್ತೇನೆ 
(ಗೃಹಲ. ೧೨೫). ಗತುಕು; : ೨. ನಾಯಿಯಂತೆ ನಾಲಿಗೆಯಿಂದ 
ಚಪ್ಪರಿಸು, —ಫೆಕ್ಸು. (ಸ್ಕಾಂಡರ್‌). 
(ಡೇ. ॥ ತಮಿ. ಕದಕ್ಕು ; ಶುಳು. ಗದಕು ; ಕೆಲು. ಕತಕು, ಗತುಕು, 
ಗದುಕು] 
ಗದಗುಟ್ಟು (ಕ್ರಿ). ನಡುಗು; ಕಂಹಿಸು: ಮೇರಿಯ ಮನೆಯಲ್ಲಿ 
ಊಟಿ ಮಾಡುವು ನಾದರೆ ತನಗೆ ಅನಾಹುತವಿದೆಯೆಂದು ಹರಿದಾಸರು 
ಗದಗುಟ್ಟದರು (ಕಾವೇರಿ. ೧೨೨). 
ಗೆದಗುಟ್ಟ ನಡುಗು ಜ ಬಹಳವಾಗಿ ನಡುಗು: ಕತೆಯನ್ನು ಕೇಳಿ 
ಗನಗೆ.ಟ್ವಿ ನಡುಗಿದ (ಕಂಗರೋ. ೧೨) ; ಆ ಅಗೆಂತುಕಮೂರ್ತಿಯನ್ನು 
ಕಂಡು ಅವರೆಲ್ಲರೂ ಮತ್ತೆ ಗದಗುಟ್ಟಿ ನಡುಗಹತ್ತಿದ್ದರು (ಅಂಬಿಕೆ. ೯). 
[ಗುದ * 'ಕುಟ್ಟು,] 
ಗೆದಡಿ (ನಾ). (ಉಕ) ಸಾಮಾನಿನ ಗಂಟು, -- ಮೂಟಿ: ಫಕೀರನ 
ಗಂಟುಗೆದರಿಗಳನ್ನೆಲ್ಲ ಹುಡುಕಿಸಿದನು (ಮುಂಬಯಿ. ೪-೧೬೫) ; ಧಮ 
ನಿಗನು ಗುಟುಗನಡಿಗಳನ್ನು ಕಟ್ಟೆಯ ಮೇಲೆ ಇಟ್ಟನು (ರಕ್ತಥ್ವ. ೧೦೧). 
"ಗಂಟುಗದಡಿ' ಪರಾ. 
[4 ಮರಾ. ಗಠಡೀ ; ಹಿಂ. ಗಠಡೀ, ಗಠರೀ) 
ಗೆದಡು, ಗದರ (ನಾ). ಘಾಟುವಾಸನೆ: ಮೆಣಸಿನಕಾಯಿ ಗದಡು 
(ರೂಢಿ). ಗೆದರ್ಕು : ಮೆಣಸಿನಪುಡಿ ತುಂಬ ಗದರು. (ರೂಢಿ). 
[*- ಮರಾ. ಗದಳ ; ಓಂ. ಗದಲಾ] 
ಗದಬದಿಸು (ಕ್ರಿ). - ಗದಗದಿಸು: ಗದಬದಿಸಿ ಕಾರಂಡ ಬಕ ಚೀಜಕದವು 
(ತೊರರಾ. ೪-೧೦-೯). [ಗದಬದ?* -ಇಸ್ಕು] 
ಗದಮು "ಗದುಬು” ನೋ. 
ಗದರಿಕೆ, ಗದ್ದರಿಕೆ (ನಾ). ೧. ಅಬ್ಬರದಿಂದ ಮಾತಾಡಿ ಹೆದರಿಸು 
ವುದು, :_ ಗರ್ಜಿಸುವುದು ; ಚಿದರಳೆ. ೨. ದನಕರುಗಳನ್ನು 
ಅದ್ದಲಿಸುವುದು, --ಅಟ್ಟುವುದು: (8). ಗೆದ್ದರಿಕೆ: ೧. ಈ ಗದ್ದೆ 
ಯನ್ನು ಕೆ:ಳಿ ವಿದ್ಯಾರ್ಥಿಗಳ ಆರ್ಧಪ್ರಾಣವೇ ಜೋದೆಂತಾಗಿತ್ತು 
(ರಂಗರೋ. ೩). "ಬೆದರಿಕೆ? ಪರಾ. 
[ಗೆದರ್ದು (ಆ ಗದೆಲ್ಕು) * - ಇಕೆ] . 
ಗೆದರಿಸು, ಗದ್ದರಿಸು, ಗದ್ದಿಸು, ಗರ್ದಿಸು (ಕ್ರಿ). ೧. ಅಬ್ಬರಿಸು; 
ಗರ್ಜಿಸು; ಬೆದರಿಸು: ನೀನು ಕರ್ಮಗಳನ್ನು ಗದರಿಸಿದರೆ ಅವು 
ಮಾಯವಾಗುವುವು (ಹುಟ್ಟಿಹ. ೧೬೬) ; ಅರಸು ಕೋಪದಿಂದ ಗದರಿಸಿದ 
(ಹಾಹಂತ್ತ. ೪೩) ; ಹುಡುಗನನ್ನು ಗದರಿಸಬೇಡ (ಮಗಮಾಂ. ೯೨), 
೨. ದನಕರುಗಳನ್ನು ಅದ್ದಲಿಸು, ಅಟ್ಟು: (ಕ). " ಬೆದರಿಸು? 
ಪರಾ. ಗೆದ್ದರಿಸು: .೧. ಅವರು ಕೋಪಾವಿಷ್ಟರಾಗಿ ಬಸವಲಿಂಗ 
ಶರಣರನ್ನು ಕರೆದು ಗದ್ದರಿಸಿದರು (ಕರಟ, ೭೮೫) ; ಮುಗಿದೀಕೆ ಒಮ್ಮೆಗೆ 
ಬೈದು ಸದ್ದರಿಸಿದ ಮಾತ್ರಕೆ ದುಷ್ಪರುಪಟಳವು (ಇಂಚಾಪ. ೭೫-೬೪); 
ಮುಂದಕ್ಕೆ ತೆರಳು ಎಂದು ಗದ್ದರಿಸಿದನು (ಪಿಶಾಪ. ೨). ಗೆದ್ದಿಸು : 
೧. ಸದ್ಮಾಕೃವಾಗಿ ತನ್ನ ವೊಲಿರದ ಲೋಭಿಯಂ ಗದ್ದಿಸುವ ತೆಜದಿಂದೆ 
(ಜೈಮಿಭಾ. ೧೭-೨); ಎಣ್ಣೆಸೆಯಾಣ್ಮರಂ ಗದ್ದಿಸುವಂ (ಅದ್ಭುತ. 
೨೯-೨೨). ಗೆರ್ದಿಸು: ೧. ಬೆಂಗೊಟ್ಟೋಡುವ ಬೇಸಗೆಯಂ ಗರ್ದಿ 
[ಪಾಕಾಂ ರ್ಜಿ]ಸುವಬ್ಬ ಸಮಯ (ಗಿರಿಕ. ೯-೪9); ಪುತ್ರರನ್ನು ಗರ್ದಿಸಿ 
ಮುದ್ದಿಸಿ ಕೇಳಿಯನ್ನಾಡುವ ಪುಣ್ಮಮಿಲ್ಲ (ಸಾನಂಗ. ೫). 
[ಗದರ್ಕು (ಆ. ಗದಣ್ಮು) * -ಇಸ್ಕು ./ ತೆಲು. ಗದ್ದರಿಂಡು] 
ಗದರು, "ಗದು? ನೋ. 


30 


೨೪೧.೨ 


ಪಿ 


ಗದಾಮುದ್ರೆ 


ಗದರ್ಕು "ಗದಜ್ಯ್ಮು' ನೋ. 
ಗದರ್ಕು "ಗದಡು? ನೋ. 
ಗೆದರುದನಿ (ನಾ). ಬೆದರಿಸುವ ಧ್ವನಿ; ಅಬ್ಬರದ ಧ್ವನಿ: ಯಾನ 
ಮಾರ್ಗೆವನ್ನು ತೋರಿಸಬೇಕೆಂದಿರುವೆ ? ಎಂದು ಶಿವದಾಸರು ಗದರುದನಿ 
ಯುಂದ ಕೇಳಿದರು (ಜಯಂತ. ೧೮೪). 
[ಗಡೆರ್ಳು (ಆ. ಗದಲ್ಕು) * ದನ್ಸಿ] 
ಗೆದೆಯ್ಲಿ, ಗದರು (ಕ್ರಿ). ಅಬ್ಬರಿಸು; ಗರ್ಜಿಸು; ಅದ್ದಲಿಸು 
* ಗದಜು- ಗರ್ಜನೇ? (ಶಮಧಾ) ; ಗದಜಕಿದನ ತಲೆಯಂ ಪಜಂದು 
ಹಾಯ್ಕಿದೆನಿದಾರದು ತಪ್ಪು ಹೇಳಿರೆ (ಬಸಪ: ೨೮-೪೬); ಲಘರವೆನಲೆನ್ನ 
ಗದಜಃದೆ ಕಶಾದಂಡದಿಂ ಹೊಡೆದನಯ್ಮ (ಭಾವಟಿಂ. ೧-೩೮) ; ಪುರ್ವಿನ 
ಜರ್ನಿಂ ಗದಜಕಿ (ರಾಮಾಶ್ವ. ೨೪-೧೧) ; ಪೆಣ್‌ ಬಲ್ಲ ಮಾತಿನೊಳ್‌, 
ಬಾಯ ಮುಚ್ಚಿರಲ್‌ ಚೆಲ್ವು ಪೆಣ್ಣೆಂದು ಗದಣಕಿ, ನೂಂಕಿ, ಪೊಜನುಟ್ಟಿನ್‌ 
(ಅಶ್ವತ್ಥಾ. ೧೨-೨೫೩). ಗೆದರು,: ಆಯ್ಕೊ ಶೆಟ್ಟ ಯಾಕೆ ಗದರುತ್ತೀಯಾ 
(ಕಥಾಮಂ. 11, ೩೨) ; ಪಾರ್ವತಮ್ಮ ಗದರಿ, ಬೈದು, ಪೀಡಿಸುತ್ತಿದ್ದಾಳೆ 
(ಸಂಸಕ. ೧೧೮). 
ಗದರಿಕೊಳ್ಳು - ಅಬ್ಬರದಿಂದ ಹೇಳು, --ಗರ್ಜಿಸು; ಬಾಯಿ 
ಮಾಡು : ಪ್ರಜೆಗಳ ಮೇಲೆ ಅಭಿಮಾನವಿರಲಿಬ್ಲ. ಯಾರನ್ನು ಕಂಡರೂ 
ಗದರಿಕೊಳ್ಳುತ್ತಾ ಇದ್ದನು (ನೀತಿಚಿಂ. 2111, ೬). 
[ದೇ. ॥ ತಮಿ. ಮಲ. ಕದಜು; ತೆಲು. ಗದುಮು] 
ಗೆದೆಲ್ಕು, 'ಗದರ್ಕು (ನಾ). ೧. ಅಬ್ಬರೆ; ಗರ್ಜನೆ; “ಕೂಗು: 
ಗ[ಪಾಕಾಂ.ಹೆ|ದಆಕನಲಿ ಹೆಂಡಿರನು ಜರೆನರೆ ಪುದಿದ ವೃದ್ಧೆ ಪಿತಾಮಹರ 
ನೆಳೆನದುಭುತದ ಕಳಕಳಿಕೆ ಬಲಿದುದು ನಗರದಗಲದಲಿ (ಕೊರರಾ. 
೫-೮-೬೯) ಗೆದರ್ನು : ೧. ಗದರಿನ ಮಾತು ನಡೆಯುವುದಿಲ್ಲ (ರೂಢಿ). 
೨. “ಗದ್ದಲ; ಕೋಲಾಹಲ” (ಪ್ರಭಣ್ಣ). [ಆ ಗದಜ್ಲು] 
ಗೆದಾಗ್ರಜ (ನಾ). ೧. ಗದ ಎಂಬುವನ ಅಣ್ಣ ; ಬಲರಾಮ. 
೨. ಮ ಷ್ಣ. [ಗದೈ * ಅಗ್ಗ ಗ್ರಜ]” 
ಗದಾಘಾತೆ (ನಾ). ಗದೆಯ ಹೊಡೆತ, ಪೆಟ್ಟು: ಗೆದಾಘಾತದಿಂ 
ದೂರುಯುಗಂ ಮುಆಃದೆತ್ತಂನುಚ್ಚು 1 01442840132 
ಧಾರ್ತರಾಷ್ಟ್ರಂ (ಸಂಪಭಾ. ೧೩-೯೬) ; ಭೀಮಸೇನನ ಬಲುಗವಾಘಾತ 
ದಲಿ ಕುರುಕುಲವಳಿವುದು (ಕುವ್ಯಾಭೀ. ೨-೩೬). 
[ಸಂ. (ಗದಾ + ಆಘಾತ) 
ಗದಾಧರ (ನಾ). ಗದೆಯನ್ನು ಧರಿಸಿದವನು; ವಿಷ್ಣು: ನೆರೆದು 
ವಾರಾಣಸಿಯೊಳು ಗೆದಾಧರನ ದೇಗುಲದೊತ್ತಿನಲಿ ಸಭಿವೆರಸಿ ಕುಳ್ಳಿತು 
(ಬಸಪು. ೫೩-೫೮). (ಸಂ. 
ಗೆದಾನ್ಟೇಷಣ (ನಾ). ೧. ಗದೆಯನ್ನು ಹುಡುಕುವುದು. ೨. ರೋಗ 
ವನ್ನು ಹುಡುಕುವುದು. ೧, ೨: ವೈದ್ಮನಂತಹಿತಗದಾಸ್ವೇಷಣಂ 
.ಗೆಯ್ದು ನೋಡಿಯುಂ (ಗದಾಯು. ೬-೨೮ವ). 
[ಸಂ. (ಗದಾ * ಅನ್ವೇಷಣ ; ಗದ * ಅನ್ವೇಷಣ)] 
ಗೆದಾಪ್ರಹಾರ (ನಾ). ಗದೆಯ ಹೊಡೆತ. 
[ಸಂ. (ಗೆದಾ* ಪ್ರಹಾರ)] 
ಗೆದಾಮುಬ್ರೆ (ನಾ). ೧. ವೈಷ್ಣವರು ಧರಿಸುವ ಶಂಖ, ಚಕ್ರ, ಗದಾ, 
ಪದ್ಮ ಮತ್ತು ನಾಮ ಎಂಬ ಐದು ಮುದ್ರೆಗಳಲ್ಲೊಂದು: ಗೆದೆ 
ಯಲಿವ ಗದಾಮುದ್ರೆಯಲ್ಲಿ (ಹಸಾರ. ೮-೨೮ ಪದ್ಯಾರ್ಥ). ೨. ದೇವರಿಗೆ 
ನೈವೇದ್ಯವನ್ನು ಅರ್ಪಿಸುವಾಗ ತೋರಿಸುವ ಇಪ್ಪತ್ತೊಂದು 
ಹಸ್ತವಿನ್ಯಾಸಗಳಲ್ಲಿ ಒಂದು: (ಕಿ). 
(ಸಂ. ಗದಾಮಂದ್ಯಾ (ಗದಾ * ಮುದ್ರಾ)) 


ಗದಾಯುದ್ಧ 


ಗದಾಯುದ್ಧ -(ನಾ). ೧. ಗದೆಗಳಿಂದ ಮಾಡುವ ಯುದ್ಧ : 
ದುರ್ಯೋಧನ ಭೀಮಸೇನರ ಗೆದಾಯುದ್ಧಂ ಮಹಾಭೈರವಂ (ಪಂಪಭಾ. 
೧೩-೯೪); ಏಂ ಭುವನಮಂ ಪರ್ಯಾಕುಲಂಮಾಡಲಾರ್ತುದೋ 
ದುರ್ಯೋಧನ ಭೀಮಸೇನರ ಗವಾಯುದ್ಧಂ ತ್ರಿಧಾಭ್ರಾಂತಿಯಂ 
(ಗದಾಯು. ೮-೧೦). ೨. ರನ್ನೆಕವಿ ರಚಿಸಿದ ಒಂದು ಕಾವ್ಯದ 
ಹೆಸರು : ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲನಾ ಗದಾ 
ಯುದ್ಧದೊಳಂತೊಳಕೊಂಡತ್ತೆನೆ ಸಿಂಹಾನಳೋಕನಕ್ರಮದಿನಟಪಿದಂ 
ಕವಿರನ್ನಂ (ಗದಾಯು. ೧-೪೫). (ಸಂ. (ಗೆದಾ + ಯಂದ್ಮ)] 

ಗದಿ (ಕ್ರಿ). ಹೇಳು; ನುಡಿ: ಅಂದು ನಿಜಕ್ಕೆ ಬೇಜಕೊಂದ ಬಿಡೆಂದು 
ಗದಿಯಲೇತಕ್ಕೆ (ಬಿಬ್ಬ ಬಾ. ೫೬-೫); ಮತ್ತಿದಿರುದೈನವುಂಟಿಂದು 
ಗದಿಯಬೇಡ (ಅಅಿಮಾ. ೧೫೨-೧೮೧) ; ಮದಡನಿವನೆಂದೆನ್ನದಿರಿ ನಾ 
ಗೆದಿದು ನಿಮ್ಮಂ ಕೇಳಲ್‌ (ಸದ್ಗುರು. ೭-೧೨); ಗದಿಯಬೇಡಿನ್ನಾತ 
ನಾಡಿದ ತುದಿಯ ಕೊಸರನು (ತೊರರಾ. ೩-೨-೪೮). "ಗದಿತ' ಪರಾ 

[ಆ ಗೆದಿಸು] 

ಗೆದಿಗೆ "ಗರ್ದುಗೈ' ನೋ. 

ಗದಿತ (ಗು). ಹೇಳಿದ; ನುಡಿದ: ದೊರೆಕೊಳ್ಳುಂ ಗದಿತಫಲಂ (ಜಾತತಿ. 

ಜಿನಗದಿತಮಾರ್ಗದಿಂ ಜಿನಮು£ಗನ್ನಮನಿತ್ತು (ಪಂರಾಮಾ. 


[ಸಂ.] 


೨೨-೧೦) ; 
೧೫-೪೩). 
ಗೆದಿವು "ಗದುಬು' ನೋ. 
ಗೆದಿಸು (ಕ್ರಿ). ಹೇಳು; ನುಡಿ: ಕಬ್ಬಿಗರೇಕೆ ಕಬ್ಬಮಂ ಗೆದಿಪರೊ 
ದೇರೆನುತ್ತೆ ನುಡಿವಳ್ಳಜಳಾರನವಂಗೆ ಪುತ್ರಸಂಪದದೊದವೇಕೆ (ರಾಜಶೇ. 
೧-೩೫) ; ತನ್ಮಹಾತ್ಮೆಯಂ ಗದಿಸುವಾಗಮಸಾಕ್ಷಿಯಿಂದೊಂದಪೂರ್ವ 
ಕಥನವ ಕಥಿಪೆನೆಂತೆಂದೊಡೆ (ಕೊಟ್ಟೂಬ. ೧೬-೮೭). [ಗದ್ಯ * -ಇಸ್ಕು] 
ಗೆದು, ಗದುವು (ನಾ). ಊತ; ಬಾವು: ಪೆಟ್ಟುಬಿದ್ದ ಜಾಗ ಗದು ಆಗಿದೆ 
(ರೂಢಿ). ಗೆದುವು: (8). [ದೇ. ॥ ತಮಿ. ಕೆಲು. ಕದು] 
ಗದುಕು "ಗತಕ್ಕ? ನೋ. 
ಗೆದುಗ್ಯ "ಗರ್ದುಗು? ನೋ, 
ಗೆದುಗ್ನ(ನಾ).ಒಂದು ಜಾತಿಯ ನಾಯಿ: ತರನೇ ಸಾಳುವವೇಗನಂ 
, ಗೆಡುಗನಂ ಮತ್ತುಳ್ಳ ಪೆರ್ನಾಯ್ಗಳಂ (ನಳಡಂ. ೬೬). [೪] 
ಗೆದುಗದ (ನಾ). - ಗದ್ಗದ; ಭವದ ಬೇಗೆ ಬೆಂಬತ್ತಿ ಕರಣಂ ಕಾಹೇಜಕಿ 
ಹರಣಂ ಕುಕ್ಕು ಳಂಗುದಿದು ಗದುಗದವಿಂಗಿ[ಪಾಠಾಂ. ದಂಪಾಗಿ] ಕಣ್ಗಳಂ 
ಮುಚ್ಚಿ ಸರೆದಿಗದು (ಬಸರ, ೨-೫೭) ; ಕಡುಮಜುಗಿ ಗದುಗೆದಮೊದವಿ 
ಧೃತರಾಷ್ಟ್ರಾವನಿಪನು . . . ಎಂತು ಸೈರಿಸಿದ (ತಿಮ್ಮ 
ಲ ಸಂ. ಗದ್ಗದ) 
ಗೆದುಗದಂಗೊಳ್‌ (ಕ್ರಿ). ಗದ್ದದಸ್ತರವನ್ನು 
ಭಗವದ್ಗುಣಾನುಭವದಿಂ ಗದುಗದಂಗೊಂಬ 
[ಗದುಗದ * ಕೊಳ್‌] 
ಗೆದುಗದಿಕೆ, ಗದುಗದುಕೆ (ನಾ). ಇ ಗದ್ಗದಿಕೆ: ಸೆರೆ ನೆಗೆದು ಕಂಠ 
ದೊಳು ಗದುಗದಿಕೆ [ಪಾಠಕಾಂ. ಕು) ಮೂಡೆ (ಶಿವಗಿ 6. ೨೮-೧೨೪); 
ತೊದಳಿಂದೆ ನುಡಿವುತ 0 ಸಂದ ಗದುಗದಡಿಕೆಯಿಂದಾನಂದವೇಜುತಂ 
ಗದುಗೆದುಕೆ: "ಗದ್ಗದಃ-ಗದುಗದುಳೆ* 
ಗೆದುಗಡುಕೆಯಿಂದೊಮ್ಮೆ ಮುದದಿಂದಲೊನ್ಮೊ 
» ೨ ಅಚ್ಚಿಸುತ್ತ (ತಿರುರ ಬೇ. ೫-೩) ; ಗೆದುಗದುಕೆ ವಾಣಿಗಳ 
(ಷತಿಲ. ೨-೧೯). '(ಗದುಗದ + - ಇಕೆ] 
ಗದುಗದಿತ (ಗು). - ಗದ್ಗದಿತ: ಕುಂತೀ ದೇವಿ... ಎಂದಳತಿ 
ಗದುಗದಿತ ವಚನದಲಿ (pyar. ೧೦-೬೮-೯). [ವ ಸಂ. ಗದ್ದೆದಿತ] 


ಶ್ರೀ. ೧-೧). 


ಹೊಂದು : 


(ಚಿ ಕವ ೦. ೮೩-೫). 


(ಬಸರ. ೩-೧೦೨). 


(ಉಾಶಕೃ. ೨೮೨) ; 


ಪಿಳಿ 


-. 


0 


40 


ಗದೆಗೊಳ್‌ 
ಗೆದುಗದಿಸು (ಕ್ರಿ). - ಗದ್ಗದಿಸು: ನೋಟಮಂ ಮಿಗೆ ಮಣಿದು 
ಕಣ್ಮುಚ್ಚಿ ಗದುಗದಿಸಿ. , , ಬಸನರಾಜಂ ಮಚ್ಚಿ ಪೂಜಿಸುತ್ತಿರೆಯಿರೆ 
(ಬಸರ. ೩-೧೧೭). [ಗೆದುಗದೆ * -ಇಸ್ಮು] 
ಗೆದುಗದುಳೆ "ಗದುಗದಿಕೆ' ನೋ. 
ಗದುಗಾಟಿ (ನಾ). (?) : ಅವಿರಳ ಶಿವಪೂಜಾನುರಕ್ತೆಂ ನಂಬಿಯೆಣ್ಣಂ 
ಗದುಗಾಟದ ಸದುಗೋಹ್ಠಿಯೊಳಿರೆ [ಪಾಠಾಂ. ಜೂಜಿನ ಗೋಸ್ಠಿಯಿಂ 
ಗದುಗಿನ ವೊಡ್ಡದ ಶಿವಾಚಾರದೊಳುಯಿರೆ, ಗದುಗಿನ ಶಿನಪೂಜೆಯೊಳಿರೆ) 
(ನಂಬರ. ೧೬-೧೪೭). [?] 
ಗದುಗು, "ಗರ್ದುಗು? ನೋ. 
ಗೆದುಗ್ಗು "ಗಟ್ಟುಗು' ನೋ. 
ಗದುಗೆ " ಗರ್ಮಣ್ಥಿ ನೋ. 
ಗದುಬ್ಮು, ಗಮ ಗದಿಮು, ಗದುಮು (ಕ್ರಿ). ೧. ಅಟ್ಟು; 
ಓಡಿಸು : ಹುದುಗಿದರೆ ಬಿಡೆವೆಂದು ಖಡ್ಡಮಂ ಜಳಪಿಸುತ ಗದುಬಿದರು 
ತರುಬಿದರು (ತುರಂಗ. ೬೩-೧೮) ; ಸೈಂಧವನ ಕೊಲ್ಲಗೊಡೆನಿಂದಿಗಂ 
ಪೋಗೆನುತ್ತಾ ಚಾರ್ಯ ಗದೆಂಬಿದಂ ಫಲುಗುಣನನು (ಶುರಂಗ. ೫೪-೩೦). 
ಗೆದಮು : ೨. “ಚೆನ್ನಾಗಿ ಥಳಿಸು; ಬಡಿ; ಹೊಡೆ” (ಜಾನಕೋ. 
೪೫). ಗೆದಿಮು : ೧. ಹೆಮ್ಮ ಬಿಡಿಸಿ ಭೀತಿ ಪುಟ್ಟಿಸಿ ಗದಿಮಿದ ಬೊಮ್ಮ 
ಜಟ್ಟಿಗರ (ಕನಕ. ೧೧೨-೩). ಗೆದುಮು : ೧. ಮುರಿದು ಬೆಂಗೊಟ್ಟು 
ನೋಡಲು ಹರಿಯ ಗದುಮುತ್ತೆ ಕೋಣನ ಸುತ್ತಂ ತಿರ್ರನೇ (ನವನೋ. 
೧0-೬೧). 
ಗದುನಿಳೊಳ್ಳು - ಹೊಡೆದುಕೊಳ್ಳು ; ಗುದ್ದಿಕೊಳ್ಳು : ಮುದಿ 
ಯೆತ್ತಿನಾರಂಬ ಮುದಿಸೂಳೆಯೊಡನಘು ಬೆದಳುವ ಪಯಣ ತಲೆ 
ಹೊಜಕೆಯು ತನ್ನತಾ ಗದುಮಿಕೊಂಡಂತೆ (ಸರ್ವಜ್ಞ. ೧೫೦೪). [?) 
ಗದುಬ್ಮು (ನಾ). ಒಂದು ಬಗೆಯ ಕಾಳು (?) : ಶೀಲವಂತ ಚಿಕ್ಕನು 
ಹಾಕಿಸಿದ ಗದುಬು ಬೀಜವೊ ಕುಳಕೆ ಗುಳಿ ಆರು (ಎಕ. ೩, ಮಸಕು 
೬೯-೪ ; ಸು. 1552). [2] 
ಗದುಮು "ಗದುಬ್ಬು? ನೋ. 
ಗದುವು "ಗದು? ನೋ. 
ಗದೆ (ನಾ). ೧. ಒಂದು ಬಗೆಯ ಆಯುಧ: ಗಡೆಯೊಳ್‌ ಫಟ್ಟಸಿ 
ಪುಟ್ಟಿದುಳ್ಳ ತಶಿ ನೀಳ್ಮಾಕಾಶಮಂ ತಾಪಿನಂಪುದಿದಾ ದೇವರ ಕಣ್ಕೊಳುಳ್ಳಿ 
ವಿಳಯೋಳ್ಯಾಶಂಕೆಯಂ ಮಾಡೆ (ಪಂಪಭಾ. ೧೩-೯೪) ; ಗದೆ ಗದೆಯಂ 
ಘಟ್ಟಸೆ ಪುಟ್ಟಿದ ಕೆಂಡದ ಕಿಡಿಯ ತಂಡವೆಂಟುಂ ದೆಸೆಯಂ ಪುದಿಯೆ 
(ಗದಾಯು. ೮-೧೩) ; ನಡುನಂ ಕೊಡಲಿಯಿಂಂ ಕಡಿದುಂ ತೋಳಂ 
ಗದೆ ಯಿಂ ಬಡಿದುಂ (ಧರ್ಮಾಮೃ. ೩೭-೧೦೫) ; ಗದೆಯ ತಿರುಹುತ 
ಹೊಕ್ಕನಿನರೊಡ್ಡಿನಲಿ ಕಲಿಭೀಮ (ಕುವ್ಯಾಕ. ೨-೧೪). ೨. “ಮುದ್ರೆ 
ಕೋಲು; ದೊಣ್ಣೆ” (ಕಲ್ಪದ್ರು). [ಸಂ. ಗದಾ] 
ಗದೆಗುದುಗೆ (ನಾ). ಗದೆಯಂತಿರುವ ಗುದುಗೆ, —ಜೊಣ್ಣೆ ; 
ಲಾಠಿ: ಗಡೆಗುದುಗೆಯ ರುಲ್ಲು ರುಲ್ಲೆಂದು ತಳವಾಜರಿದೆ ಬಂದರೆಂದು 
ಇಾತರಿಸಿ ಬೆದೆಗಾತಿಯರನು ಬಿ ಟ್ಟ ಗಲು ವ ವಿಟರುಗಳೆದೆಗೇಡನೇನ 
ಬಣ್ಣಿಸುವೆ (ನೋಹತ. ೧೮-೨೫). [ಗದೆ ಗುದುಗೆ (ಆ ಗುದಿಗೆ)) 
ಗದೆಗೊಳ್‌ (ಕ್ರಿ). ಗದೆಯನ್ನು ಎತ್ತಿಕೊಳ್ಳು, ತೆಗೆದುಕೊಳ್ಳು : 
ಅಂತು ವಿಕ್ರಮಾರ್ಜುನಂ ಬಿಲ್ಗೊಳಲುಂ ಭೀಮಸೇನಂ ಗದೆಗೊಳಲು 
ಮಾಂಪುದರಿದು (ಪಂ ಸಭಾ. ೨-೯೦೨) ; ಪವನಸುತಂ ಗಡೆಗೊಳೆ 
ಗಾಂಡಿವಿ ಬಿಲ್ಲೊಳೆ ಕೆಯ್ದುಗೊಳ್ವ ಮಾರ್ಕೊಳ್ತಧಟಿರ್‌ ಭುವನದೊಳಿಲ್ಲ 
(ಗದಾ ಯು. ೩-೧೬); ಗದೆಗೊಂಡೆಯ್ತರ್ಪ ದುರ್ಯೋಧನನ 
ಮಸಕನಮಂ ಕಂಡು (ಜಗನಿ. ೭-೯೨). [ಗಡೆ + ಕೊಳ್ಳ್‌) 


ಗೆದೆನಿಡಿ 


ಗದೆವಿಡಿ (ಕ್ರಿ). ಗದೆಯನ್ನು ಹಿಡಿ, ಧರಿಸು: ಹೊದೆಗೋಲು 
ಶೀರಲೆಚ್ಚಾ ಡುನೆನೆಂದರೆ ಮೆಡೆಗೆಡಹುನೆ ನಿನ್ನ ಬಲವ ಗೆದೆವಿಡಿದಾಯತನಾ 
ಗೆಂದು ಹೆಲನನ ಸದೆಬಡಿದನು ಖರೋತ್ತನನ (ನೋಹತ. ೪೦-೫೮). 

[ಗಡೆ + ಪಿಡಿ] 

ಗೆದ್ದೆ ದ (ನಾ). ನಿಂತು ನಿಂತು ಬರುವ ಅಸ ಸ್ಪಷ್ಟೃ ವಾದ ಮಾತು;|? 
ಧ್ವನಿ ನಡುಕ; ಬಿಗಿದ ಕಂಠ: ತೃಷ್ಣಾ ಚೆ ದಕಾಂತೆಯನಾ 
ತಾಪಸನಾಗಳವಳನಿದಿರೊಳೆ ಕಂಡಂ (ಸುಕುಮಾ. ೪-೫೬) ; ಇಳಿವಶ್ರು 
ಜಲಕೆ ಪುರುಡಿಸುತೆ ನಡೆನೋಡುತುಂ ಗದ್ಗದವನೊಪ್ಪಿರಿಸಿ ಪೊಗಳೆ 
ಲಟಿಲಟಿಸುವಂ (ಬಸರ. ೩-೧೪೯). [ಸಂ.7 

ಗದ್ಗದಗೈ (ಕ್ರಿ). ಗದ್ಗದ ಸ್ವರವನ್ನು ಹೊರಡಿಸು ಮಾಡು : ಸುರಿನೆ 
ಕಣ್ಣೀರಿನ ದಿಡುನೆ' ನಟ್ಟು ಜರನು ಮತ್ತಿದೊ' ಗದ್ಗದಗೈವೆ (ಇಂಚಾಪ. 

[ಗದ್ದದ + ಗೈ (ಆಕೆಯ್‌,)) 

ಗದ್ದದಸ್ಪೈನ (ನಾ). ೧. ಅಸ್ಪಷ್ಟ ಧ್ವನಿ; ನಡುಗುವ ಧ್ವನಿ. ೨. 
ಅಸ್ಪಷ್ಟ ಧ್ವನಿಯುಳ್ಳವನು; ಗದ್ಗದ ಕಂಠನಾದವನು : ಗಿಳಿಯ 
ಬೆನ್ನ ನೆ ಬ ಗದ್ಗದಸ್ವನಂ ಕಂಚುಕ ಬಂದು ಕಂಡನನುರಾಗದಿನಾ 
ಮನುಜೇಂದ್ರ 'ಚಂದ್ರನಂ (ಕಾದಂಪೂ. ೮೩). [ಗದ್ಗ ದಃಸ್ವನ] 

ಗೆದ್ದದಿಕೆ (ನಾ). - 'ಗೆದ್ದದಸ್ವೆನ ೧: ಕಾಂತೆಯನುಪಸಂಹೃತಮನ್ಮು 
ವೇಗೆಯುಂ ಗದ್ಮೆದಿಕಾವಗೃಹ್ಯಮಾಣಕಂಕೆಯುಮಾಗಿ ಕುಮಾರನನಿಂ 
ತೆಂದಳ್‌ (ಕಾದಂಉ. ೫೪೪) ; ಹೆಸರುಗೊಳಲೊಡನಾಗ ಗದ್ಭದಿಕೆಯಾದ 
ವೊಲು ತೊದಲಿಸಿ (ಬಸಪು. ೩೦-೪೦). [ಸಂ. ಗದ್ಗದಿಕಾ] 

ಗದ್ಗದಿಕೆಗೊಳ್‌(ಕ್ರಿ).(ಮಾತು)ಅಸ್ಪಷ್ಟವಾಗು: ಸೋರ್ವ ಕಜ್ಬನಿಯ 
ತೆರಳ್ಳೆ ಗದ್ಗದಿಕೆಗೊಳ್ವ ಸಶಂ ಮಿಗೆ ಪೋದರಾತ್ಮನಾಥನ ಬಲಸಿಯಂ 

« ಯಶಸ್ವತಿಯುಂ ಸುನಂಡೆಯಂಂ (ಆದಿಪು. ೯-೭೬). 
[ಗದ್ಗದಿಕೆ + ಕೊಳ್‌] 

ಗದ್ಗದಿಸು ` (ಕ್ರಿ). ಎ ಗದ್ದದಿಕೆಗೊಳ್‌ : ಗೆದ್ದದಿಸುತೆ ಪುಳಕ ನಿಕಾಯ 
ಮನಾನುತಶ್ರುವಂ ಕಳೆಯುತ್ತುಂ (ಗಿರಿಕ. ೯-೧೧೦) ; ಗದ್ಗದಿಸುತಶ್ರು 
ಜಲ ಶುಳ್ಳೆ (ಸೌಂದಘು. ೧೭-೭೬) ; ಮೆರಿ ನಡುಗಲಾ ಗದ್ಭದಿಸಿದಳ್‌ 
ಮಹಿಳೆ ಕೈಮುಗಿದು (ಶ್ರೀರಾಮಾ. ೭೧-೪೭೩). [ಗದ್ಗದ * -ಇಸ್ಕು] 

ಗೆದ್ದದುಕೆ (ನಾ). ಆ ಗದ್ಗದಿಕೆ : ಚೆಂದದಿಂ ಪುಳಕಾಂಕುರಂಗಳ.ಣ್ಮುತೆ 
ನುಡಿಯೊಳಂದು ಗದ್ಭದುಕೆಗಳೂಡುತ್ತೆ (ನಾಸೋಪು. ೧೫-೬). 

[< ಗದ್ಮೆದಿಕೆ] 


10 


೧೭೨-೫೦). 


20 


25 


ಗೆದ್ದ "ಗಡ್ಡ್ನ' ನೋ. 
ಗೆದ್ದೆ ಕಟ್ಟು (ನಾ). ಒಂದು ಬಗೆಯ ಕಂಠರೋಗ; ಮಂಗನ ಬಾವು, 
(ಉಕ ಕೆಪ್ಟಟಿರಾಯ (ಕರಾ); “" ಕರ್ಣೋಪಾಂತ ಗ್ರಂಥಿ 
ಗಳೂ ಲಾಲಾಗ್ರಂಥಿಗಳೂ ಊದಿಕೊಳ್ಳುವ ಒಂದು ಅಂಟು 
ಜಾಡ್ಯ” (Mumps ಇಂಕನಿ) ; ಗದ್ದಳಟ್ಟಗೆ ಕ ಬಳಿಯಬೇಕು (ರೂಢಿ). 
ಗದ್ದಕಟ್ಟಿನಸಮಯ ಇ (?): ಸಮಯಂ ಬಿಟ್ಟಿ ಸ್ವಾತಂತ್ರಿಗಳ 
ಸಮಯಮಂತೆ ಮಾಯಕಟ್ಟನ ಸಮಯ ಗದ್ದಕಟ್ಟಿನ ಸಮಯ ಗೂಳಿ 
ಕೊಂಡಾ ಕಾಂತಯ್ಯಗಳ ಸಮಯ (ಮಹಾವಿ. ೧೮-೩೩). 
[ಗದ್ದ (ಆ ಗಡ್ಡ) * ಕಟ್ಟು] 
ಗದ್ಮಜಾವು (ನಾ). - ಗದ್ದಕಟ್ಟು : ಆ ಮಗುವಿಗೆ ಗದ್ದಬಾವು ಆಗಿದೆ 
(ರೂಢಿ). [ಗದ್ದ (ಆಂ ಗಡ್ಡ) * ಬಾವು) 
ಗೆದ್ದರಣೆ (ನಾ). - ಗದರಿಕೆ: ಒಡೆಯನ ಗದ್ದರಣೆಯಿಲ್ಲ, ಅಳಿನ ದೈನ್ಯದ 
ಸ್ವಾಮಿಅರಾಧನೆಯಿಲ್ಲ (ಪ್ರೇಮಾಶ್ರ. ೨೪೨) ; ಮುಗಲಿಲ್ಲ ಮಾಡಿಲ್ಲ 
ಮಿಂಚ ಗದ್ಗರಣಿಲ್ಲ ಇದು' ಯಾತರೆ ಬೆಳಕ ಕರಣೀಕ (ಮಲ್ಲಿಗೆ. ೪೬). 
[5 ಗದಣ್ಮು * - ಅಣೆ) 


ಹೊ 
ಟಾ 


ತೆಳಿಗಿಳ 


ಗದ್ಮುಗೆಗೊಳ್‌ 


ಗೆದ್ದರಿಕೆ "ಗದರಿಕೆ' ನೋ. 

ಗದ್ದರಿಸು "ಗದರಿಸು? ನೋ. 

ಗದ್ದಲ (ನಾ). ೧.'ಕೋಲಾಹಲ; ಗೊಂದಲ; ಗಲಾಟಿ: 
ಕಡುಗದ್ದಲವು ಘನವಾಯ್ತಲಾ ನೀನಿದ್ದ ಹನಣಿನಲಿರಲಜಯೆಲಾಯೆನುತ 
ಗರ್ಜಿಸಿದ (ತೊರರಾ. ೨-೩-೪೨) ; ಬೇಡಿವನ ಗದ್ದಲಗಳಿನ್ನೆಂದೆ 
(ಪ್ರಹ್ಲಾಚ. ೭೯೫) ; ನಿಶ್ಶಬ್ದವಾಗಿದ್ದ ಮನೆ ಸಡಗರ ಗದ್ದಲಗಳ 
ಸಂತೆಯಾಗಿ ಪರಿಣಮಿಸಿತು (ಹಾಹುತ್ತ. ೮೯) ; ಗದ್ದಲ ಗಲಾಟಿಗಳು 
ಓದುಗರ ಧ್ಯಾನವನ್ನು ಕದಡಲಾರವು (ಗ್ರಂಥಾಲ. ೬). ೨. ಜನಸಂದಣಿ; 
ದಟ್ಟಣೆ: ಜಾತ್ರೆಯಲ್ಲಿ ಬಹಳ ಗದ್ಗಲವಿತ್ತು (ರೂಢಿ). 

[ದೇ..॥ ಶುಳು. ಗದ್ದಲ] 

ಗದ್ದಲಗೈ (ಕ್ರಿ). ಗದ್ದಲಮಾಡು ; ಗಲಾಟಿಮಾಡು : 

ಮುದುಕಿಯರಿಬ್ಬರು.. 


೧೫೭-೨೧). 


ಸೇರಿದರೆಂದರೆ 

- ಸಂತೆಯ ಮಾಳದ'ಗದ್ದ ಲಗೈವರು (ಇಂಚಾಪ. 

[ಗದ್ದೆಲ4 ಗೈ (ಆ ಕೆಯ್‌,)] 

ಗೆದ್ದಲಿಸು (ಕ್ರಿ). ಗದರಿಸು; ಗರ್ಜಿಸು: ಅವನಿಸುತೆ ಸುತ್ತಿರ್ದ ನೂತನ 
ನಾರ ಸೀರೆಯ ಸೆಳೆದು ಸೀಳ್ದಿಕ್ಕಿ ಗ(ಸಾಠಾಂ. ಆ]ದ್ವಲಿಸಿದನು ಕೈಕೆಯನು 
(ತೊರರಾ. ೨-೩-೪೨); ತಪ್ಪಿನಲಿ ಕದ್ದ ಕಳ್ಳಿಯನು ಗದ್ದಲಿಸಿದಂತೆ 
(ಶ್ರೀಕೃಪಾ. ೪೭) ; ಎದ್ದಿದ್ದ ಮೋಡಿಲ್ಲ ಎರಗೋರೆ ಸಿಡಿಲಿಲ್ಲ ಗದ್ದಲಿಸಿ 
ಹುಯ್ಕೊ ಮಳೆಯುಂಟು (ನಾಪದ. ೭೫). 

[« ಗೆದರಿಸು] 

ಗದ್ದಿ (ನಾ). (?): ಸುಖಾಸನಬ್ಬಲ ಗದ್ದಿ ಅಂಕದಣ್ಣ 
ಅಪ್ಟ್ರಭೋಗ ತೇಜಸ್ಸಾಮ್ಮ (we. Vil, ೯೫-೨ ; 444). 

ಗದ್ದಿಗೆ "ಗರ್ದುಗೈೆ' ನೋ. 

ಗದ್ದಿಗೆಕಲ್ಗು "ಗದ್ದುಗೆಕಲ್ಲು' ನೋ. 

ಗದ್ದಿಗೆಧಾವಳಿ (ನಾ). [ವೀಕೈ)] ಶಿವಪೂಜೆಗಾಗಿ ಕುಳಿತುಕೊಳ್ಳಲು 
ಹಾಸುವ ಚಿಕ್ಕ ಬಿಳಿ ಕಂಬಳಿ. 

[ಗದ್ದಿಗೆ (ಲ ಗರ್ದುಗೈ) + ಧಾವಳಿ (ಐ ಧಾಬಳಿ)) 

ಗೆದ್ದಿಗೆಯಿಕ್ಳು `ಗದ್ದುಗೆಯಿಕ್ಳು' ನೋ. 

ಗದ್ದಿಸು "ಗದರಿಸು' ನೋ. 

ಗೆದ್ದುಗಿಕ್ಳು "ಗದ್ದುಗೆಯಿಕ್ಳು' ನೋ. 

ಗದ್ದುಗೆ, "ಗರ್ದುಗೆ? ನೋ. 

ಗದ್ದುಗೆ “ಗರ್ದುಗ್ಮೆ' ನೋ. 

ಗದ್ದುಗೆಕಲ್ಲು, ಗದ್ದಿಗೆಕಲ್ಲು (ನಾ). ಕಂಬಕ್ಕೆ ನೀಠವಾಗಿರುವ ಕಲ್ಲು; 
ಕಂಬದ ಅಡಿಗಲ್ಲು : ಗದ್ದುಗೆಕಲ್ಲುಗಳ ಮೇಲೂ ಕೂಡ ಸುಂದರವಾದ 
ಕೆತ್ತನೆ ಇದೆ. (ರೂಢಿ). ಗೆದ್ದಿಗೆಕಲ್ಲರಿ: ನೆಲದ ಮೇಲೆ ಗದ್ದಿಗೆಕಲ್ಲು 
ಗಳನ್ನು ಹಾಕಿ ಅವುಗಳ ಮೇಲೆ ಕಂಬಗಳನ್ನು ನಿಲ್ಲಿಸಿ (ಮುಂಬಯಿ. 
೪-೧೧೭). '[ಗದ್ದುಗ್ಗೆ (ಆ ಗರ್ದುಗೈ) * ಕಲ್ಲು (ಆ ಕಲ್‌) 

ಗೆದ್ದುಗೆಗುಡು (ಕ್ರಿ). ಗದ್ದುಗೆಯಿಕ್ಕು : ಅಲ್ಲಿ ನಿಂದಿರೆ ಕಂಡು ಕರೆದು 
ಗದ್ದುಗೆಗೊಟ್ಟು (ಕೇಶಿರ. ಹ. ೨೯೯-೩೦). 

[ಗದ್ದುಗೆ (ಆ. 'ಗರ್ದುಗೆ) * ಕುಡು (ಆ ಕೊಡು))] 

ಗದ್ದುಗೆಗೈ (ಕ್ರಿ). ಪೀಠವನ್ನು ಸಿದ್ಧಪಡಿಸು, —ಸ್ನಾಹಿಸು: ಚಾರು 
ನವರತ್ನ ಕೀಲಿಸಿದ ವಸುಮಯದ ಗದ್ದುಗೆಗೈದೆಲಂಕರಿಸಿರೇ (ನನಮೋ. 
೧೮-೪೧). [ಗೆದ್ದುಗ್ಗೆ (ಆ ಗರ್ದುಗೈ) * ಗೈ (ಆ ಕೆಯ್‌,)] 

ಗೆದ್ದುಗೆಗೊಳ್‌ (ಕ್ರಿ). ಗದ್ದುಗೆಯಲ್ಲಿ ಕುಳಿತುಕೊ ಳ್ಳು, 
—ಮಂಡಿಸು: ಪರಮಮುೀಂದ್ರ ಗೆದ್ದುಗೆಗೊಳಲಸುರೇಶ್ವರ ತನ್ನ ' 
ಪೀಠದೆ ಕುಳಿತು (ಮೋಹತ. ೧೧-೬). 

[ಗದ್ದುಗೈ (ಆ ಗರ್ದುಗೈ) 4 ಕೊಳ್‌) 


ಖಣ್ಣನೆ 


[1] 


ಗದ್ಮುಗೆಯಿಕ್ಕ್ಳು ೨೪೧೫ ಗದ್ಯತನ 


ಗದ್ಮುಗೆಯಿಕ್ಕು, ಗದ್ದಿಗೆಯಿಕ್ಕು, ಗದ್ದುಗಿಕ್ಳು (ಕ್ರಿ). ಪೀಠವನ್ನು 
ಇಡು; ಮಣೆಯನ್ನು ಹಾಕು: ನಡುವೆ ಗದ್ದುಗೆಯಿಕ್ಕಿ ಬಿಗಿಬಿಗಿದು 
ಸುತ್ತುವೊತ್ತದ ಮಾಳ್ಕೆ ಚ (ಸಿದ್ಧರಾ. ೯-೧೨); ದಿವಾ bs ಪೆಂಪೆನಿಪ 


ಗದ್ದೆಬದು (ನಾ). - ಗದ್ದೆತೆವರು: ಗದ್ದೆ ಬದು ಇರುವಲ್ಲಿ ಹುಷಾರಾಗಿ 
ನಡೆಯಬೇಕು (ರೂಢಿ). [ಗದ್ದೆ (« ಗಲಕ್ಷಿ) * ಬದು) 
ಗದ್ದೆಬಯಲು (ನಾ). ಗದ್ದೆಗಳ ಬಯಲು, --ಪ್ರದೇಶ: ಹಚ್ಚ 
ಗದ್ದುಗೆಯಿಕ್ಕಿ (ಸಾಳ್ವ ಗ ೨೧-೨೫). ಗದ್ದಿ ್ಲಿಗೆಯಿಕ್ಕು : ಲಲಿತಾಂಗಿ ಹಸುರಾದ ಗಡ್ಡೆ ಬಯಲು (ರೂಢಿ). 
ಗೆಸೆವ ಗಡ್ಮಿಗೆಯಿಕ್ಕಿ (ವರ್ಧಪು. ೧೩-೫೨). ಗೆದ್ದು ಿಗಿಕ್ಕು : ಚಾಮರವ | 5 [ಗಡ್ಡೆ (ಆ ಗಣಿ) + ಬಯಲು (ಆ ಬಯಲ್‌)) 
ನಿಳ್ಳುವನ ಪೆಸರ್ಶೈನ ಹಡಪಿ ವೈಷ್ಣ ವ ಗದ್ದುಗಿಕ್ಕುವನ ಪೆಸರಾರುಹತ ಗದ್ದೆಬೆದ್ದಲು (ನಾ). ಗದ್ದೆ. ಮತ್ತು ಹೊಲ; ನೀರಾರಂಬ ಮತ್ತು 
(None. ೨೭-೭). [ಗದ್ದುಗೆ (ಆ ಗರ್ದುಗೆ) * ಇಕ್ಕು) ಕಾಡಾರಂಬ; ತರಿ ಮತ್ತು ಖುಸ್ಳಿ.: ಗಡ್ಮೆಚೆದ್ದಲು ಹಟ್ಟಹಕ್ಕಲು 
ಗೆದ್ದುಗೆಯಾ (ಕ್ರಿ). ಎ ಗದ್ದುಗೆಯಿಕ್ಕು: ಆಗಳಾ ಬಸವನೆಲ್ಲರ್ಗೆ ತೋಟಕುಡಿಕೆ (ಮೈಆರಿ. ೧೯೩೪, ೫೩-೧೮ ; 1405). 
ಗದ್ದುಗೆಯಿತ್ತು ರಾಗೆದಿಂ ಕೈಮುಗಿದು ಕಿಂಕರತೆಯಂ ಹೊತ್ತು (ಬಸರ [ಗಡ್ಡೆ (ಲೆ. ಗಜಕ್ಕಿ) * ಜೆದ್ದಲು] 
೯-೩೫). [ಗದ್ದುಗೆ (೮ ಗರ್ದುಗೈ],* ಈ್ಯ | ಗೆಜ್ಜೆಮಡಿ (ನಾ). ೧. ಗದ್ದೆಗಳಲ್ಲಿ ಚಚ್ಚ್‌ ಕವಾಗಿ ಮಾಡಿರುವ 
ಗೆದ್ದುಗೆಯೇಉಊ (ಕ್ರಿ). = ಗದ್ದುಗೆಗೊಳ್‌ : ಗದ್ದುಗೆಯೇಜ? ದುಷ್ಕಥೆ ಭಾಗೆ: ಬತ್ತ ಬೆಳೆಯುವ ಭಟರು "(ಕಿಸಂಗ್ಸ್ಯಾ, ಗ ೨. ಜೌಕಳಿ:. 
ಗೇಳಿ ಹಲಬರು ಬಿದ್ದುಹೋಗುವರೆಧೋಗತಿಗೆ (ಭರಡ. ೨-೫೪). ಉಡಲು ಯಾವಾಗಲೂ ಜರತಾರಿಯ ಧೋತ್ರ ಸುತ್ತುವುದು ಗದ್ದೆಮಡಿಯ 
[ಗದ್ದುಗೈ (೮ ಗರ್ದುಗೈ)* ಏಲು, (ಆ ಏರ್ಯ) ರುಮಾಲು (ಕಥವಿ. 11, ೩೫೪). [ಗದ್ದೆ (೬ ಗೆಚಕ್ತಿ) * ಮಡ್ಕಿ) 
ಗದ್ದುಗೆವಿಡಿ (ಕ್ರಿ). - ಗದ್ದುಗೆಗೊಳ್‌ : ಬಾಗಿಲು ಹಿಡಿಯದೆ. ಪೊಕ್ಕು| | ಗದ್ದೆಮಡಿರುಮಾಲು (ನಾ). ಚಚ್ಚ್‌ಕವಾದ ಮನೆಗಳಿರುವ 
ಗೆದ್ದುಗೆವಿಡಿದರಿಕ್ಕೆ ಲದಿ (ಮೋಹತ. ೩-೪೮). 18, ಜರಿಯ ಪೇಟ, “ಚೌಕಳಿಯ ಒಂದು ಬಗೆಯ ರೇಶ್ಮೆಯ 
ಗದ್ದುಗೈ (ಆ ಗರ್ದುಗೈ) * ಪಡಿ,)] ಮುಂಡಾಸು” (ಅನಂನಾ). [ಗನ್ಹೆ ಮಡಿ 4 ರುಮಾಲು) 
ಗದ್ದುಗೆವೊಯ್‌, ಗದ್ದುಗೆಹೊಯ್‌ (ಕ್ರಿ). (ಕೋಪದಿಂದ) ಕುಳಿತ ಗೆದ್ದೆಮರ (ನಾ). ಗದ್ದೆಯನ್ನು ಸಮಮಾಡಲು ಉಪಯೋಗಿಸುವ 
ಪೀಠವನ್ನು ಹೊಡೆ, ಬಡಿ, ಕುಟ್ಟು: ತಾರಕಾಸುರಂ ಕಂಡು ಒಂದು ಸಲಕರಣೆ, ಮಣೆ: * ಗದ್ದೆ ಮರ-ಉತ್ತ ಗದ್ದೆಯನ್ನು ಮಟ್ಟಿ 
ಕೋಪಮನೆಡೆಗೊಂಡು ಆಸ್ಫೋಟಸಿ ಬಾಹಾಸ್ಟಾಲನಂಗೆಯ್ದು ಗಜಟು ಮಾಡುವ ಸಲಕರಣೆ? (ಅನಂನಾ.). [ಗದ್ದೆ (< ಗಟ 3) + "ಮುರ, 
ಗರ್ಜಿಸಿ ಗದ್ದುಗೆವೊಯ್ದೆರ್ದು (ಗಿರಿಕ. ೬-೬೬ವ); ಗದ್ದುಗೆವೊಯ್ದು ಗದ್ದೆಯುಳು (ಕ್ರಿ). ಗದ್ದೆಯನ್ನು ಉಳು, --ಗೇಯು : ಗಡ್ಡೆಯುಳು 
ಕಣ್ಮ ಕೆಂಪು ಕಿಸುಸಂಜೆಯಂ ಪಸರಿಸೆ( ಕಬ್ಬಿಕಾ. ೧೯೩); ಗದ್ದುಗೆವೊಯ್ದಾ ತಿಹ ಕೋಣಗಳ (ಪಶುಭಾ. ೭-೬೫). 
ವೀರನೆದ್ದು ಕೋಪದಲಿ (ಕುರಾಸಾಂ. ೩೨-೧೦೨). ಗದ್ದುಗೆಹೊಯೆ್‌ ು [ಗದ್ದೆ (ಆ ಗಚ್‌) * ಉಳು (ಆ ಉಟ್‌)] 
ಎನಲೊದಲ *ಕೆಕ್ಕಳಂಗೆದಜಕಿ ಗದ್ದುಗೆಹೊ[ಪಾಕಾಂ. ವೊ]ಯ್ದು ., .| |ಗದ್ದೆವರಗೆ (ನಾ). ಒಂದು ಬಗೆಯ ಗಿಡ: ಒಂದೆಲಗ, ಇಲಿಕಿವಿಗಿಡ, 
ನಿಸ್ಸಾಜಮಂ ಪೊಯ್ದು (ಸಮ್ಯಕ್‌. ೨-೮). ಸರಸ್ವತೀಸೊಪ್ಪು, ದ್ರಾಹ್ಮೀಸೊಪ್ಪು, ಗದ್ದೆ ವರಗ (ಮೈಔಗಿ. ೨೦-೩೫೬). 
[ಗದ್ದುಗೆ (ಆ ಗರ್ದುಗೈ) * ಪೊಯಂ”,] 25 [ಗಷ್ಡಿ (ಆ ಗಣಿ) * ಬರೆಗ (ಆ ಬೀಗು?)] 
ಗದ್ಮುಗೆಹೊಯ್‌ "ಗದ್ದು ಗೆವೊಯ್‌' ನೋ. ಗದ್ಭಣ "ಗದ್ಯಾಣ ನೋ. 
ಗದ್ದೆ "ಗಟಕ್ತಿ' ನೋ. ಗದ್ಯ (ಗು). ೧. ಹೇಳತಕ್ಕ; ಹೇಳಬಹುದಾದ; ನುಡಿಯಬೇಕಾದ. 
ಗೆದ್ದೆಒದನಿನಹುಲ್ಲು (ನಾ). ಒಂದು ಬಗೆಯ ಹುಲ್ಲು : (ಮೈಇಗಿ. (ನಾ). ೨. ಆಡುವ ಮಾತು; ವಚನ. ೩. ಛಂದೋಬದ್ಧವಲ್ಲದ 
೬0-೧೧೯೮). ವಾಕ್ಯ; ಪದ್ಯವಲ್ಲದುದು: ಕನಿ ಪ್ರಧಾನ ಪ್ರಯೋಗ ಪದಪದ್ಧ ಹೂಕ್‌ 
30| ದ್ವಿವಿಧಮೆನಿಕುಮದತಿಕಶಯ ais. ಸ ಮದೆ ಗದ್ಯ ಪದ್ಮಾ ಖ್ಯಾತಂ 
|. (ಕವಿರಾ. ೧-೨೪); ಪದ್ಯಂ ವಧ್ಯಂ; ಗದ್ಯಂ ತ ಹೃದ ಮಸ್ಪ ಗದ್ಮ 
ದೊಳೆ ಪೇಳ್ವುದು (ರಾಮಾಶ್ವ. ೫-೧೪) ; ಕಾವ್ಕವನ್ನು ಗದ್ಯ ಪದ್ಯ ಮತ್ತು 


x 


[ಗದ್ದೆ (ಆ ಗಜಕ್ತಿ) ೬ ಒದೆವಿನ? 4 ಹುಲ್ಲು (ಆಫುಲ್‌)) 
ಗದ್ದೆಕಟ್ಟು (ನಾ). “ಬತ್ತ ಬೆಳೆಯಲು ಯೋಗ್ಯವಾದ 
ಭೂಮಿ * (ಅನಂನಾ) : ಪುಂಡಕೀತನ ಕೆಜಿಯ ಕೆಳಗೆ ಗದ್ದೆಕಟ್ಟು 


(ಎಇ. ೫೪, ೨೬೩-೪೩; 1173). "ಅಚ್ಚ್ರಕಟ್ಟು' ಪರಾ. ಮಿಶ್ರವೆಂದೂ ಭಾಗಿಸುತ್ತಾರೆ (ಕೈಪಿಡಿ. ೧೭೮). "ಪದ್ಯು' ಪ 
[ಗದ್ದೆ (ಆ ಗಲ್ಣಿ) + ಕಟ್ಟು] [Aಂ.] 
ಗೆದ್ದೆಕೆರ (ನಾ). ಗದ್ದೆಗಾಗಿ ಕೊಡುವ ಕಂದಾಯ, ತೆರಿಗೆ: |, ಗದ್ಯಳಾನ್ಯ (ನಾ). [ಕಾವ್ಯಮಾ] ಕಾವ್ಯಗಳಲ್ಲಿ ಒಂದು ಬಗೆ; ಗದ್ಯ 
ಗಡ್ಡಿಕರ ಬೆದ್ದಲುಗಂದಾಯ ಕಾಡಾರಂಬ ಮನೆದೆರಿಗೆ ( ಬೆಟ್ಟಅ. ೧೫೫-೫). ದಲ್ಲಿ ರಚಿಸಿದ ಕಾವ್ಯ: ಗದ್ಯಳಾವ್ಯದ ಸ್ವರೂಪ, ಸ್ವಭಾವ, ಉದ್ದೇಶ 
(ಗದ್ದೆ (ಆ ಗಲಕ್ಷಿ) + ಕರ್ಕ] ಗಳ ವಿಷಯದಲ್ಲಿ ಪ್ರಾಚೀನರ ಅಭಿಪ್ರಾಯನೇ ಬೇರೆಯಿದ್ದಂತೆ 
ಗೆದ್ದೆಕಾನೆ (ನಾ). ಗದ್ದೆಗಳ ಗುಂಪು, --ಸಮೂಹ : “ಕೈದಾರಕಂ ತೋರುತ್ತದೆ (ಕೃಪಿಡ. ೧೭೮). "ಪದ್ಯಕಾವ್ಯ? ಪರಾ. 
. ಗೆಡ್ಡೆಗಳ ಗುಂಪಿಗೆ ಹೆಸರು; ಗಜ್ಜೆತಾಕ್ಕು ಗದ್ದೆಕಾನೆ* (ಗದೆ * ಕಾವ] 

(ಸಿದ್ಧಾಂತಿ. ೨೩೭). [ಗದ್ದೆ (ಆ ಗಜಕ್ಕೆ 3)» ಕಾನೆ (< ಖಾನೆ)] «| ಗೆದ್ಯಜಾತಿ (ನಾ). ಗದ್ಯದ ರೀತಿಗೆ ಸೇರಿದುದು: : ದಂಡಿಗೆ ಪರಿಚಿತ 
ಗದ್ದೆಗಳೆ "ಗಳ್ಳಿಗಳೆ? ನೋ. ವಾಗಿದ್ದ ಗದೃಜಾತಿ ಗ್ರಂಥಗಳು ಈಗ ಸಂಸ್ಕೃತದಲ್ಲಿ ಯೂ: ಇಲ್ಲ 
ಗದ್ದೆ ತಾಕು (ನಾ). ಗದ್ದೆಯ ಪ್ರದೇಶ: “ಕೈದಾರಕಂ... ಗದ್ದೆಗಳ (ಕೈಪಿಡಿ. ೧೮೦). "ಪದ್ಯಜಾತಿ? ಪರಾ. [ಗದ್ಮ * ಜಾತಿ] 

ಗುಂಪಿಗೆ ಹೆಸರು; ಗದ್ದೆ ತಾಕು, ಗದ್ಮೆಕಾನೆ” (ಸಿದ್ಧಾಂತಿ. ೨೩೭). ಗೆದ್ಯತನ (ನಾ). ೧. ಗದ್ಯದಂತೆ ಇರುವಿಕೆ. ೨. ಕಾವ್ಯಗುಣವಿಲ್ಲ 

[ಗದ್ದೆ (ಆ ಗಟಸ್ಸಿ) + ತಾಕ್ಕು < ತಾಂಕ್ಕು] ದಿರುವಿಕೆ ; ನೀರಸತೆ: ಕೆಲವು ಸಲ ಪದ್ಯಗಳಲ್ಲಿ ಗಡ್ಮಶನ ತೋರಿ 


ಗದ್ದೆ ತೆವರು (ನಾ). ಗದ್ದೆ ಯನ್ನು ಮಡಿಗಳಾಗಿ ಮಾಡುವ ದಿಂಡು, |ಆ ದಂತಾಗ ಬಹುದು (ಸಾಸಮಾ ೧೫೭). 
ಬಡು: (ಕಿ). (ಗಡ್ಡೆ (ಆ. ಗಜಕ್ಕಿ) + ಕೆವರ್ಕು (ಆ ತೆಮರ್‌,)] [ಗದ್ಯ + -ತೆನ] 


ಗದ್ಯಾಣ 


ಗದ್ಯಾಣ, ಗದ್ಭಣ, ಗದ್ಯಾನ (ನಾ). ೧. ಒಂದು ಚಿನ್ನದ ನಾಣ್ಯ; 
ನಿಷ್ಕ. ಐ ಮೂವತ್ತೆರಡು ಅಥವಾ ಅರುವತ್ತುನಾಲ್ಕು ಗುಂಜಿ 
ತೂಕದ ನಾಣ್ಯ; ಹತ್ತು ಹಣ ಬೆಲೆಯ ನಾಣ್ಯ: *ಗದ್ಮಾಣ - 
ಹತ್ತು ಪಣ ಅಥವಾ ಹಣ” (ಕಶಾಅ. ೩೯೦); ವರ್ಷಕ್ಕೆ ಪತ್ತು ಗವ್ಯಾಣಂ 
ತೆಆಕಿ (ಎಕ. 1೪, ಹೆಗ್ಗಡ. ೪-೬ ; 750); ಸಾಯಿರ ಗದ್ಯಾಣದ ಫೊನ್ನೇ 
ಸಾಲ್ಗುಮಗ್ಗಳಂ ಬೇಡ (ಪಂಪಭಾ. ೬-೭ಗಿ ವ); ಏಯಿ ಗೆಮ್ಮಾಣಂ 
ಫೊನ್ನುಂ ಬತ್ತೆಂ (ಎಕ. 1%, ಹೊಸಕೋ, ೧೦-೧೭; 1023) ; ಸಾಸಿರ 
ಗದ್ಯಾಣಕಲ್ಲದೆ ಕಥೆಯಂ ಪೇಟ್ವಳಲ್ಲ (ಪಂಡತಂ. ೧೫೨-೬); ಅವನ 
ಕೋಳಿ ಗೆಲಲುಮದಣೊಡನೆ ಸಾವಿರ ಗದ್ಯಾಣವನು ಈನೆಸೆನಲು 
(ಶಾಂತೀಡ. ೫-೧೦) ; ' ನಾಲ್ಕು ಗದ್ಮಾಣ ಮುನ್ನೂರು ಖಂಡುಗ 
(ಪಂಚಿನೆ. ೧೬) ; ಹೊಸಮಾರ್ಗಕ್ಕೆ ಹೆಚ್ಚು ಗದ್ಮಾಣ ಖರ್ಚಾಯಿತು 
(ಸವತಿ. ೬೩೩). ೨. ಓಂದು ತೂಕದ ಪ್ರಮಾಣ ; ಹತ್ತು ಹಣದ 
ತೂಕ: ಇಷ್ಟನ್ನು ಬಳ್ಳನೀರಿನಲ್ಲಿ ಹಾಕಿ. . . ಗುಗ್ಗುಳ ಗದ್ಯಾಣ 
೧ ತೂಕವಂ ಕೂಡಿಕೊಡಲು ಸಂಧಿಗಸನ್ನಿಗುಣಮಕ್ಕುಂ (ಸಕವೈ. ೧೫೨). 
ಗೆದ್ದೆಣ: ೧. ನಾಗೆಸ್ಮುನ ಮಗನ ಕನ್ನೆಜಕೆಯನ್‌ ಕೊಟ್ಟುದು ಸೊಡರು 
ಪನ್ನೆರಡು ಗೆದ್ದಣ ಆಡನ್ಹ ತಾರಕಂ (ಎಕ. ೪11, ಶಿಕಾರಿ. ೪೫-೬೫; 890). 
ಗೆದ್ಯಾನೆ : ೧. ಪರಿಹಾರ ಹೆಗ್ಗಡೆ ಗದ್ಮಾನ ಗನಹೂರಲು (ಎಕ. ೫, 
ಕೊಡಗು, ೩೩-೯; 111517) ; ಈ ಆಗ್ರಕ್ಕೆ ಕೊಟ್ಟ ಗದ್ಯಾನಂ ಇರ್ಪ್ಪತ್ತು 
(ಕಇ. 111, ೧-೮; ಸು ೧೨ನೆಯ ಶತ). [೭ ಸಂ. ಗದ್ಯಾಣಕ, ಗೆದ್ಯಾನಕ] 

ಗದ್ಯಾನ "ಗದ್ಯಾಣ? ನೋ. 

ಗನ, ಗನ್ನ್ಯ (ನಾ). ೧. ಗಟ್ಟಿಯಾದುದು; ಕಲ್ಲು: ೨. ಭಾರ 
ವಾದುದು; ಗುರುತರವಾದುದು : “ಗನ-ಘನ = ಬಲ, ಭಾರ? 
(ತದ್ಭಕೋ. ೧೦) ; ಸರಸಸೂರುಳು ಗನ್ನಗರುವಿಕೆ ಗರೆಗರಿಕೆ.., ಮಹಿ 
ಳಾಜನ ವಿರಾಜಿಸಿತು (ತೊರರಾ. ೧-೫-೩೨). ೩. ಬಹಳ; ಅತಿ: 
ಪಾಪಿಗೆ ಕೋಪ ಗನ (ಗಾದೆ). ೪, ಮಹತ್ವವಾದುದು ; ಶ್ರೇಷ್ಠ; 
ಮಿಗಿಲಾದುದು : ಅಂತುಟೀಂಗೆನಂ (ರಾಮಾಶ್ವ ೧೧೫-೩೦); ಗರುಡನ 
ಪೂಜೆ ಗನಪೂಜೆ (ನಾಪದ ೫೧-೧). ಗನ್ನು: ೧. ಚದುರಿಲ್ಲಿಂದಮೆ ಪರ್ವಿತು 
ತೋ ಗನ್ನಂಗಸಿಗಟ್ಟತೀಯೆಡೆಯಿಂ (ಚಿಕವಿ. ೬-೬೫). ೨. ನಿನ್ನಿಂದ 
ನನಗೆ ನನ್ನಿಂದ ನಿನಗೆ ತಾಪ ಮುನ್ನುಕ್ಕಿ ಹೊಯ್ಮಾಲೆಯಾಯ್ತು ಇನ್ನಿಲ್ಲ 
ಹೊಯ್ಮಾರೆ ಹೂಮಾಲೆಯಾಯ್ತಿಂಬ ಗನ್ನದೊಳ್ಳಾಲೆಯಿಕ್ಕಿ ದಳು (ಭರಡ. 
೪೧-೨೫). ೫. ಘನತೆ; ಗಾಂಭೀರ್ಯ. "ಗನ್ನವೇಟು > ಪರಾ, 

[ಆ ಸಂ. ಘನ] 

ಗೆನಗೆಲು (ನಾ). ಒಂದು ಗಿಡದ ಹೆಸರು: ಬೆಟ್ಟಿದ ಗಣಿಗಲು, 
ಗನಗೆಲು (ಮೈಔಿಗಿ. ೩೦-೫೮೭). [ಆ ಕಣಗಿಲೆ] 

ಗನಸಳ್ಳಿ (ನಾ). ಒಂದು ಹಳ್ಳಿಯ ಹೆಸರು: ನಾಗಃಯೆಂಬ ಬೆಳನಜಕಿ 
ಅರಸರಾಳೆ. ಗನಪಳ್ಳಿಯ ಎಜ (ಎಕ. ೫111(5), ಸೊರಬ. ೫೭೫-೭ ; 981). 

[ಗನ? * ಪಳ್ಳ) 

ಗನಹ (ನಾ). ೧. ಈಶ್ವರ; ಶಿವ: “ಎಣ್ಮಯ್ಶಂ... ಗನಹಂ ಐಮೊಗಂ 

ಈ ೨೨ - ಈಶ್ವರಂಗೆ ಪೆಸರ್‌ ೫ (ಕಶಸಾ, ೧-೧) ; *ಗನಹನಜುನೊಗೆ 


ನೈಯಂ.. .. ಸ್ಮರಹರಂಗೆ ನಾಮಂ” (ಕವಿಕಂ. ೧೫); *ಗನಹ 
ಗಂದರೆಗಿವಿಯನೀಶ್ವರಂ? (ಕಶ ರ. ೩೧). ೨. ಹಿರಿಯವನು; 
ಮುಖ್ಯನಾದವನು: ©“ ಗನಹರೆಂದುಂ . . , ಪಿರಿಯರ್ಗೆಪೆಸರ್‌ 


(ಕಶಸಾ. ೧೭-೩೩೨) ; ಜನಿಯಿಸಿದನ್ವಯಮೇವುದು ಗನಹರಿವರ್‌ 
ಖಳವಂದಿರೆನಿಪರ್‌ ಗುಣದಿಂ (ನೀತಿಮಂ. 1, ೨೭೬). ೩. ಬ್ಮಾಹಣ ; 
ದ್ವಿಜ: “ ಗನಹರುಮೆನಲ್‌ ಬ್ರಾಹ್ಮಣರ್‌ ೫ (ಕಶರ, ೩೧); 
ಬಡಗಲು ಗನಹಹೊಲ (ಎಕ. 1೫; ಡನ್ನಪ. ೧೬೯-೧೩; 1416); 


————————————— EE 


ಳಿ 


10 


20 


45 


ಗನ್ನಗತಕ 


ಅವನ್ನಾ ಚರಿಸಲೇಬೇಕೆಂಬ ಬಲಾತ್ಕಾರದ ವೇಗದಲ್ಲಿ ಗನಹರನ್ನೂ 
ಗೌರವಗಿಡಿಸಿ ಅದರ್ಬಿಸಿ (ಮಂತ್ರಶ. ೬೮-೧).  [£ಸಂ. ಗಹನ] 

ಗೆನಾವಲಿ (ನಾ). ಗಣಗಳ ಗುಂಪು --ಸಮೂಹ (?): ಇಲ್ಲು 
ಇತ್ತಮಣ್ಮ್ಣ ಆಜಲೂರ ಗನಾನಟಿಕಿ ಗುಣಸಾಗರೆ ತಮ್ಮಡಿಗಳ್ಗೆ ಕೊಟ್ಟ 
ದಾ (ಎಕ. 1೪, ಗುಂಡ್ಲುಪೇ. ೮೮-೭ ; ಸೆ. 750). (2) 

ಗನಿ "ಕಣ್ಣಿ? ನೋ. 

ಗೆನಿಗಾರಿಕೆ (ನಾ). ಗಡಿಯ ಕೆಲಸ, ಉದ್ಯೋಗ: ರಬ್ಬರು ಉದ 
ಮದಲ್ಲಿ ಸುಮಾರು ಆರೇಳು ಲಕ್ಷ ಕೆಲಸಗಾರರಿದ್ದಾರೆ ಗನಿಗಾರಿಕೆ 
ಯಲ್ಲಿ ಬರೇ ೮೦,೦೦೦ (ಎತಿಸಂ. ೨೭). [ಗನಿ (ಆಕಣಿ)* ಕಾರಿಕ್ಕೆ) 

ಗನಿಜೆಲೆ "ಗಣಜಿಲೈ ನೋ. 

ಗನಿಮೆ(ನಾ). ಅಡ್ಡಗಟ್ಟಿ: ಗದ್ದೆಗೆ ನೀರುಹಾಯಿಸುವವನು . . . ಗನಿಮೆ 
ಯನ್ನು ಮಾತ್ರ ತೆಗೆಯುವನು ( ಹಿಂದಸಾ.೧೬). (ದೇ. ? ತೆಲು, ಗನಿಮ) 

ಗನೀಬ (ನಾ). ಗನೀಮ ೧: ಅವನೆನಗಂ ಗನೀಬನಾಗಿ ನಡೆಯು 
ತ್ತಿರ್ಪನ್‌ (ಕೆಳನೃ. ೯-೪೭). [ಆ ಗೆನೀಮ) 

ಗೆನೀಮ (ನಾ). ೧. ಗುಪ್ತವಿರೋಧಿ; ಕಪಟಶತ್ರು ; ಹಗೆ: ಚಳಕ 
ದೊಳಂ ಪೊನ್ನಾಳಿಯೊಳಿಳಿದಾ ರೆಣಮಸ್ತಾ ಬಾನ ಮುಖ್ಯ ವಜೀರರ್ಮುಳಿ 
ಸಿಂದೆ ಗನೀಮ ನಿಮ್ಮೊಳಪೊಳ್ಳೊಡನಿರ್ಪನವನನೀವುದೆನುತ್ತುಂ ಕೇಳಿಸಿ 
(ಕೆಳನೃ. ೯-೮೩).೨, ಕೊಳ್ಳೆ ; ಸೂರೆ; ಊಟ: ಸರ್ಕಾರದ ಅದಾಯ 
ವಂ:ಖ್ಮುವಾಗಿ ಐದು ಮೂಲಗಳಿಂದ ಬರುತ್ತಿತ್ತು... (೪) ಗನೀಮ 
(ಕೊಳ್ಳಿ) (ಇಸ್ಲಾಂಸಂ.೪೨). [--ಆರ. ಪಾರ. ಹಿಂ. ಮರಾ. ಗನೀಮ್‌] 

ಗನೆ (ಕ್ರಿ). ಹೆಚ್ಚು ಶಬ್ದವನ್ನು ಹೊರಹೊಮ್ಮಿಸು; ಘರ್ಜಿಸು: (8). 
"ಕೆನ್ನೆ? ಪರಾ. [?. "ತಮಿ. ಕನೈ) 

ಗೆನ್ನೆ (ನಾ). ಕಪಟ; ಮೋಸ; ಕುತಂತ್ರ: *ಕಪಟಂಗಳೆ 
ಗನ್ನ ಗಾಹುಗಳ೯ 3೫ (ಕರ್ಣಾನಿ. ೨೭) ; ಇವರು ಗನ್ನದ ಗಾಂಭೀರವ 
ನುಡಿವುದು ಅನ್ಕಾಯವೆ ಆತುರವೈರಿ ಮಾರೇಶ್ವರಾ (ನಗೆಮಾ. ೧೮). 
ಗನ್ನದಿಂ ಮಜಹಿಕ್ಕಿ ಕೊಂಡೊಯ್ದು ಬಳಿಕ ಮುನಿ ನನ್ನ ಬನ್ನಬಡಿಸಿಯೆ 
ಕಾಡಿದಪನು ( ಹಚಕಾ. ೫-೭೩). " ಗನ್ನಗತಕ > ಪರಾ. 

[ದೇ. ॥ ತೆಲು, ಕನ್ನು. / ಸಂ. ಗಹನ]. 

ಗೆನ್ನ್ಯ (ನಾ). ರಂಥ್ರೆ ; ಸಂಧಿ: ಒಂದು ಗನ್ನಮಂ ಕಂಡು ಬೆಅಗಾಗಿ 
(ಸೌಂದವು. ೫-೧೨). [< ಕನ್ನ] 

ಗೆನ್ನ್ಯ "ಗನ? ನೋ. 

ಗನ್ನ್ನ (ನಾ). ಆಕಾಶ; ಬಾನು: ಮುನ್ನೆರಕೆ ಬೀಸಿ ನೀಲನ್ನ ಗನ್ನ 
ದೊಳೇರುತಿನ್ನು ಹಾಡುವೆ (ಗಿಳಿವಿಂ. ೪-೧೧). [ಆ ಸಂ. ಗಗನ] 

ಗನ್ನ್ಯ (ನಾ). ಕಬ್ಬು; ಇಕ್ಷು: (ಕೈಸ್‌ಗೆ. ೫೪೮). "ಗನ್ನಾಪೈರು' ಪರಾ. 

(+ ಹಿಂ. ಗನ್ನಾ] 

ಗನ್ನಂಗೊಳ್‌ (ಕ್ರಿ). ನಟಿಸು; ಸೋಗುಹಾಕು: ಗನ್ನಂಗೊಂಡೊಳ್ಬಿ 

ನಿಂದಪ್ರತಿಮನೊಳೆ ಸುರಂಗಾಗ್ನಿ ಸಾನ್ನಿಧ್ಮದೊಳ್‌ (ಅಪ್ರತಿ. ೪೭-೧೦). 
[ನ್ನ * ಕೊಳ್‌] 

ಗನ್ನಕಾತಿ "ಗನ್ನಗಾತಿ' ನೋ. 

ಗೆನ್ನಕಾಲ "ಗನ್ನಗಾಅ' ನೋ. 

ಗೆನ್ನಗೆತಕ, ಕನ್ನಘಾತಕ, ಗನ್ನಗದಕ, ಗನ್ನಗದಿಕು, ಗನ್ನಗದುಕು, 
ಗನ್ನಘಾತಕ (ನಾ). ೧. ತೋರಿಕೆಯ ಭಾವ; ನಟನೆ; 
ಸೋಗು; ಮೋಸ: ಇದಂ: ಕೋಜಕ ಸಿಕ್ಕಿಸಬಂದ ಗನ್ನಗತಕಳಕ್ಕೆ 
ಸೆಡೆವೆನೆ (ಹಚಕಾ, ೧೩-೧೮) ; .ಅರ್ಜುನ ಗನ್ನಗತಕದಲರಿಯ 
ಹೊಯ್ದನು (ಕುವ್ಕಾಬ್ರೋ: ೧೫-೬); ಸ್ಮರತಂತಶ್ರದೋಜಿ ಹದಿರು 
ಗನ್ನಗತಕ ಬೋಸರವುದಯಿಸ ತಾಣನೆಸೆಯೆ (ಭೈರಸೂ. ೨೯೩). 


ಗನ್ನಗದಕ 


ಕನ್ನಘಾತಕ: ೧. ಆದಿಯನಜಕಿದ ಮತ್ತೆ ಅದಿಯಲಿ ನಡೆವ ಪ್ರಪಂಚ 
ನೇಕೋ ಅನಾಗತ ವನಜಕಿದ ಮತ್ತೆ ಅನ್ಯಾಯದಲ್ಲಿ ನಡೆವ ಕನ್ನಘಾತಕವ 
ಬಿಡಬೇಕು, ಇಸಪರ ಉಭಯವನಟಾದ ಮತ್ತೆ ಪರಮನಾಗಿರೆಬೇಕು 
(ಮೋಳಿಮಾ., ೮೯-೩೫೪). ಗೆನ್ನಗದಕೆ: ೧. ನಿನ್ನ ಗೊಡ್ಡಾಟವ 
ನಆ್‌ದನೀ ಗನ್ನಗೆದ (ಪಾಕಾಂ. ತೆ]ಕದೊಳಿದ್ದೊಡಿರು (ಬಸಪು. ೨೪-೭೫). 
ಗೆನ್ನಗದಿಕು: ೧. ಗನ್ನಗದಿಕಿಂದೋರ್ವವಿಟನೇನ.ವಂ. ಕೊಡದೆ 
(ಚೇರಮ ೮-೪೮). ಗೆನ್ನೆಗೆದುಕು: ೧. ನನ್ನಿಂದ ತಪ್ಪು ತಾನೇನಾಯ್ತೋ 
ಮನೆಯಲ್ಲಿ ಗನ್ನಗದುಕನಾಡಿದರೋ (ಜ್ಞಾನಡ. ೨-೭೨) ; ನಗಡ ಭಕ್ತರ 
ಹದಿರು ಚೆದುರು, ಗನ್ನಗದುಕು ಹಾಸ್ಕದ ಪ್ರಸಂಗವಂ ಮಾಡಿ ನಗಿಸಿ 
(ಭೈರಸೂ. ೨೧೪) ; ಗನ್ನಗದುಕು ಬಯ ಬೋಸರೆಣೆ (ಚಂಪ್ರಸಾಂ. 
೧೮-೮೫); ಗನ್ನಗದುಕುಗಳ ಕಳೆದು ಗರ್ವವ ಬಿಟ್ಟು (ಹದಿಬ. ೩-೨೨), 
ಗನ್ನಘಾತಕ: ೧. ಗನ್ನಘಾತಕನನು ನಾನಜಕಿತವನಲ್ಲ ನಿನ್ನಾಣೆ 
ಕೇಳಿಲೆ ರಮಣಿ (ಜಿನರಾ. 9-೧೩೪) ; ನಿಜಶಕ್ತಿಯಿಂ ಹರಿಸಲಾರದೆ 
ಯುಳಿದು ಗನ್ನಘಾತಕದಿ, . . ಕಶ್ಶಪನಸೀಳ್ವ (ನವನೋ. ೩೩-೭). 
೨. “ಮೋಸಗಾರ (ಗಂಗಾಮ. ೧೧೦). [ಗನ್ನು * ಗತಕ,) 

ಗೆನ್ನಗದಳ "ಗನ್ನಗತಕ' ನೋ. 

ಗನ್ನಗದಿಕು "ಗನ್ನಗತಕ' ನೋ. 

ಗನ್ನಗೆದುಕು "ಗನ್ನಗತಕ' ನೋ. 


ಗನ್ನಗಾತಿ, ಗನ್ಫಕಾತಿ (ನಾ). ೧. ವಂಚಕಿ; ಮೋಸಗಾತಿ: 


ಮುನ್ನೇಸಜಕೊಗೆಯಲೊಡನರಮನೆಯ ಬಾಗಿಲ್ಲಿ ಗನ್ನಗಾತಿಯನಿವಳ 
ಮುಂದಲೆಯ ಸುತ್ತಿ ಹಿಡಿತರಿಸಿ ನೋಳ್ಬಂತೆಲ್ಲರು (ಸಮ್ಯಳಾ. ೧೧-೬೫). 
೨. * ಹಿಂಸೆ ಮಾಡುವವಳು? (ಶ್ರಥಣ್ನ). ಗನ್ನುಕಾತಿ: ೧. ನನ್ನ 
ವ್ರತವ ಕೆಡಿಸಲುಬಹುದೆಯೆಂದು ಗನ್ನಕಾತಿಯು ಮೊಲಕ ಯಿಡಲು 
(ಪ್ರಭಂಜ. ೩-೧೦೫). [ಗನ್ನ್ನ * ಇಕಾತ್ಮೀ) 

ಗೆನ್ನಗಾಲ, ಗನ್ನಕಾಅ (ನಾ). ವಂಚಕ; ಮೋಸಗಾರ: ಹೊನ್ನು 
ಹೆಣ್ಣು ಮಣ್ಣಿಗಾಗಿ ಅನ್ನ ವನಿಕ್ಕುವರ ಪ್ರಸಂಗವ ಹಡೆಯ ಬಂದ ಗನ್ನ 
ಗಾಜಂಗೇಕೆ ಆಜಕಿವು (ಮೋಳಿಮಾ, ೮೪-೩೬೪). ಗನ್ನೆಕಾಅ: ಗನ್ನ 
ಕಾಜನು ಕೃಷ್ಣನು (ಕುವ್ಯಾದ್ರೋ. ೧-೨೮) ; ಸನ್ನುತರವರಿರ್ದ ಬದರೀ 
ನನಕೆಯ್ದಿ ಗನ್ನಕಾಅನು ಬೀಡ ಬಿಡಲು (ನೇಮಿಸಂ. ೨೪-೧೧೦). 

[ಗನ್ನ * -ಕಾಜ] 

ಗನ್ನ ಘಾತ (ನಾ). - ಗನ್ನಗತಕ ೧: ಹದುರಿನೆಡೆ ಗನ್ನ ಘಾತದ ತಾಣ 
ಕುಟಿಲ ಕುಹಕದ ನೆಲೆಯು (ನವಮೋ. ೧೭-೫೨). [ಗನ್ನ್ನ * ಘಾತ) 

ಗನ್ನಘಾತಕ "ಗನ್ನಗತಕ' ನೋ. 

ಗನ್ನಘಾತಕಿ (ನಾ). ಎ ಗನ್ನಗಾತಿ: ತೊನ್ನಬಡುಕ ಮಾವ ಆನ್ಮಕಾರಿ 
ಅತ್ತೆ ಗನ್ನಘಾತಕಿ ರಂಡೆ ಅತ್ತಿಗೆಯಂ (ಪುರಂದ. ೨-೮೪-೭). 

[ಗನ್ನ 4 ಘಾತಕ್ಕಿ (ಆ ಗತಕಿ)) 

ಗನ್ನತನ (ನಾ). ವಂಚನೆ; ಮೋಸ: ಕಾಯಹೋಗಿ ಕರ್ಮವಮಾಡಿ 
ಜೀವಕ್ಕೆ ಬಾಧೆಯ ತಂದಿತ್ತೆಂಬರು... ಕಾಯವು ಆ ಜೀವನಿಗೂ 
ನಿನಗೂ ಸರಿಹುದುಗು ಎನ್ನನೇಕೆ ಕಾಡಿಹೆ ಗನ್ನತನವೇಕೆ (ಮೋಳಿಮಾ, 
೬೦-೨೪೮). [ಗನ್ನ್ಯ + - ತನ] 

ಗೆನ್ನನಿಟ್ಟಿರ (ನಾ). ಅತಿನಿಷ್ಮುರ; ಬಹಳ ಕಠಿಣ : ಗಾಳುಗೂಆರೊಳ್‌ 
ಪೊಣರ್ವ ಗನ್ನನಿಟ್ಟುರದ ಸೆಣಸಾಟಿಮುಂ ರಾಮಸೇನೆಗೆ ಮುಡಿದುದು 
(ರಾಮಾಶ್ವ. ೧೬೩-೨೪). [ಗನ್ನ್ನ (ಆ ಗನ) * ನಿಟ್ಟುರ) 

ಗೆನ್ನರಸ (ನಾ). ಒಬ್ಬಾತನ ಹೆಸರು: ಅಯ್ಮಪದೇನನ ಮಗಂ 
ಗನ್ನರಸಂ ದಟಕಿಗವಾಡಿಯ ಕುಜುಕ್ಷನ್ನಲಸ್ಕಿ ಯನಾಳುತ್ತಿರೆ (ಎಕ. 1x, 


ಹೊಸಕೋ. ೧೧೧-೪; 997). [ಗನ್ನ್ಯ (ಆ ಗನ) ೬ ಅರಸ್ಕ) 


೨೪ಗಿ೭ 


ಗಪ್ಪ್ಪು 


ಗೆನ್ನವಾತು (ನಾ). ವಂಚನೆಯ ಮಾತು; ಮೋಸದ ನುಡಿ: ಮಿಣು 
ಗುವ ಮೆಯ್ಸಿರಿಗಮರ್ದಾ ಕುಣ ಪುಗಳಂ ಮಾಂಜಿಮಾಂಜಿ ಮಾಯಿ 
ಗಳಿಂದಂ ಮಜಕಿಮಜಕಿಯಿಪ ಗೋಪಾಲಕರೆಆಕಿಯನೊಳೀ ಗನ್ನವಾತ 
ನುಸಿರ್ದಳ್‌ (ಗೀತಗೋ. ೨೮-೪೯). [ಗನ್ನ್ಯ * ಮಾತು] 

5 | ಗೆನ್ನವೇಅಂ (ನಾ). ಘನತೆ ಹೆಚ್ಚಾಗು; ಗಾಂಭೀರ್ಯ ಹೆಚ್ಚು: 
ಗಾಡಿಗಲಿನ ನಡೆ ಗನ್ನವೇಜುವ ನುಡಿ ಮೋಡಿದೋಜುವ ಮುದ್ದು 
ನೋಟ (ಹದಿಬ. ೬-೨೦). [ಗನ್ನ್ಯ (೮ ಗನ) * ಏಜು(£ ಏಜ) 

ಗನ್ನಾ ಪೈರು (ನಾ). ಕಬ್ಬಿನ ಬೆಳೆ: ಗನ್ನಾಪೈರಾಗುತ್ತಿದ್ದ ಜಮಿಾನಿನ 
ಮೇಲೆ ದಾಖಲಾಗಿದ್ದ ತೆರಿಗೆಯ ದರವನ್ನು ಕಡಿಮೆ 'ಮಾಡಿದರು 
to (ಮಹಾವಂ. 11. ೫೦). [< ಗನ್ನ್ಯ * ಪೈರು(« ಪಯಿರ್‌)) 
ಗನ್ನೇರಳೆ (ನಾ). ಕಣಗಿಲ ಗಿಡ: *ಪ್ರತಿಹಾಸಃ . . . ಕೆರವೀರಃ - 
೫ ಗನ್ನೇರಳೆ, ಗುಣಿಗಲ ಗಿಡದ ಹೆಸರು” (ಸಿದ್ಧಾಂತಿ ೧೧೪). 
[1. / ತೆಲು. ಗನ್ನೆರು, ಗನ್ನೇರು] 
ಗಪ್‌ಚಿಸ್‌, ಗಪ್ಪುಚಿಪ್ಪು (ಅ). ವಶೌನವಾಗಿ; ಮಾತಿಲ್ಲದೆ; 
15| ಸುಮ್ಮನೆ: ನಿಬ್ಬಣಿಗರೆಲ್ಲ ಹಸಿದಿದ್ದರು. ಅವರೆಲ್ಲ ಗಪ್‌ಚಿಪ್‌ ಉಪಹಾರ 
ಮಾಡಿ ಬೀಗರ ದಾರಿಕಾಯುತ್ತ ಕುಳಿತರು (ಸ್ಮ್ಯೃತಿಚಿ. ೨೫); ಎಲ್ಲಾ 
ಗಪ್‌ಚಿಪ್‌' (ದ"ಲತ್‌. ೯೪). ಗಪ್ಪುಚಿಪ್ಪು: ಏನೂ ಮಾತಾಡದೆ 
ಗಪ್ಪುಚಿಪ್ಪಾಗಿ ದೀಪವಾರಿಸಿ ತೆಪ್ಪಗೆ ಮಲಗಿಕೊಂಡರು (ಮೊಪಾಸಾ. ೭). 
ಗಪ್‌ಚಿಪ್ರಾಗು = ಸುಮ್ಮನಾಗು ; ಮಾತನಾಡದಿರು: ಸ್ವಾಮಿ 
ಗಪ್‌ಚಿಪ್‌ ಆಗಬೇಕಾಯಿತು (ಸ್ವಾಮಿಸ್ನೇ. ೧೩೮) ; ಗಂಜಿ ಗಪ್‌ಚಿಪ್ರಾಗಿ 
ಉಣ್ಮುತ್ತಿದ್ದುದನ್ನು ಕಂಡ ನರ್ಸಿ (ಹೊಸಕ್ಷಿ. ೬೨). 
[+ ಹಿಂ. ಮರಾ. ಗಪ್‌ಚಿಪ್‌] 
ಗಪಗಪೆ, ಗಬಗಬ (ನಾ). ಆತುರದಿಂದ ತಿನ್ನುವುದನ್ನು ಸೂಚಿಸುವ 
ಒಂದು ಅನುಕರಣ ಶಬ್ದ: ಮಧ್ಯಾಹ್ನ ಗಪಗಪ ಉಂಡು ಹೋಗಿದ್ದೆ 
(ಮೂರುದಾ. ೬೦); ವಿದ್ಯಾರ್ಥಿನಿಯರು ಗಪಗಪ ಶಿಂದು ನೀರು ಕುಡಿ 
ಯಲು ಹಾತೊರೆಯುತ್ತಿದ್ದರು (ರಕ್ತಥ್ವ. ೨೮೬). ಗಬಗಬ: ಗಬಗಬ 
ಸ್ವಲ್ಪ ತಿಂದು (ನೇದಿಮ. 3೧); ಗಬಗಬ ಅಂತ ಎರಡು ತುತ್ತು ತಿಂದು 
(ದೂಬೆಟ್ಟ. ೧). | 
ಗಪಗಪನೆ, ಗಬಗಬನೆ, ಗಬಗಬಕನೆ ಐ ಆತುರವಾಗಿ; ತ್ವರಿತ 
ವಾಗಿ: ಗಪಗಪನೆ ತಿನ್ನಬೇಡ (ರೂಢಿ); ಉಳಿದಿದ್ದ ಅನ್ನವನ್ನು 
ಗಬಗಬನೆ ತಿಂದು ಮುಗಿಸಿದನು (ಮಾರ್ಗದ. ೨೪೩); ಸಿಗರೇಟನ್ನು 
ಗಬಗಬಕನೆ ಸೇದುತ್ತಿದ್ದನು (ಪುನರು. ೪೫೦). 
(ದೇ. 1 ಶುಳು. ತೆಲು, ಗಬಗಬ, / ಮರಾ. ಗಪ] 
ಗಪ್ಪನೆ (ಅ). ಕೂಡಲೆ; ಥಟಕ್ಕನೆ; ತಕ್ಷಣ: ಬೇಟಿ ಕಣ್ಣಿಗೆ ಬಿದ್ದ 
ಕೂಡಲೆ. ., ಅದನ್ನು ಗಪ್ಪನೆ ಹಿಡಿದು ಗನಿಗೆ ಒಯ್ಯುತ್ತದೆ 
(ಮುಂಬಯಿ. ೪-೩೭). [ಗಪ್ಪು * -ಆನೈ 
ಗಪ್ಸಳಾಸು (ನಾ). (ಕರಾ) ನಿರಾಧಾರವಾದ ಮಾತು; ಬುರುಡೆ : 
ಅವಳನ್ನು ಊರಿಗೆ . ಕಳುಹಿಸಿ ಈಗ ನನ್ನ ಮುಂಡೆ ಗಪ್ಪಳಾಸು 
ಬಿಡುತ್ತೀರಾ (ದೇವಹೆಂ. ೨೨೭). [+ ತುಳು. ಗಪಲತ್‌] 
ಗೆಪ್ಪು "ಗಪ್ಪಾ' ನೋ. 

ಗಪ್ಪು, (ಅ). ೧. ಸುಮ್ಮನೆ; ಮೌನವಾಗಿ; ಸದ್ದಿಲ್ಲದೆ: ಗಪ್ಪ 

ಕುಂಡ್ರೋ ಮೂಳಾ (ಖಾನಾ. ಆ). ೨. ತಟ್ಟನೆ; ಕೂಡಲೆ: ಎಲ್ಲಿ 
ದಾಳೆ ಅವಳು ಅಂತ ಶಿಳಿದು ಗಪ್ಪಂತ ಹಿಡಿಕೋಬೇಕು ( ಮುನಿಮಾ.೧ ೪೮). 

ಗಸ್ಬಾಗು -೧. ಸದ್ದಿಲ್ಲದಾಗು; ಸುಮ್ಮನಾಗು : ಮಗು ಗಪ್ಪಾದು 
ದನ್ನು ಕಂಡು (ಜೀನಪ್ರ. ಇಂ) ೨. ಆದೃಶ್ಯಪಾಗು; ಕಾಣೆ 
ಯಾಗು: ಕೆಸರೊಳಗೆ ಮುಳುಗಿ ಗಪ್ರಾಗುತ್ತವೆ (ಕಭಾಗೆ.1,೧೪) ; 


30 


35 


40 


| 


45 


ಗಪ್ಪುಗಾರು 


ಆ ಚಿಣಿಯು ಒಮ್ಮಿಂಜೊಮ್ಮೆ ಗಪ್ಪಾಯಿತನಿ (ಮುಂಬಯಿ. ೫-೨೬೮) ; 
ಏಸಿಂಗ್ಕಾ. ' « ಎಲ್ಲಿ ಗಪ್ಪಾದಿ? (ನಾಧಾರಿ. ೩೩). ಗಪ್ಪುಗಡದು 
ಐ ಮೌನವಾಗಿರುವಿಕೆ ; ಗುಪ್ತವಾಗಿರುವಿಕೆ; ಯಾರಿಗೂ ತಿಳಿಯ 
ದಂತೆ ಇರುವಿಕೆ: ಹೊರಗೆಲ್ಲಿಯೂ ಜೋಗನು . . . ಸದಾ ಗಪ್ಪು | 
ಗೆಡದು (ಪವನ. ೧೧) ; ಅದೇನಿಲ್ಲ 'ಗೆಪ್ಪು ಗಡದಾಗಿ ಹೊರಡುವಿಯೊ | 8 
(ಜಿಟ್ಟಹೊ. ೨೭). ಗಪ್ಪುಮಾಡು ಜ ೧. “ಮೌನವಾಗಿಸು; ಸುಮ್ಮ! 
ನಾಗಿಸು: ಶೇಷಣ್ಣ ನನ್ನನ್ನು ಜಬರಿಸ ಬಂದರೂ : ಅವ್ವ ಅವನನ್ನು 
ಗಪ್ಪು ಮಾಡುತ್ತಿದ್ದಳು (ವೈನಿ. ೧೬೫). ೨. ಮುಚ್ಚಿಡು; ರಹಸ್ಯ! 
ವಾಗಿಡು: ಆ ಸಾಮಾನನ್ನು ಇದ್ದಕ್ಕಿದಂತೆ ಗಪ್ಪು ತ (ರೂಢಿ). 
[+ tಿಂ. ಮರಾ. ಗಪ್‌] 10 
ಗಪ್ಪುಗಾರು (ನಾ). ಗಫ್‌ಚಿಪ್‌ ಆಗಿರುವಿಕೆ : ನಟ್ಟ ಸಿನಡರಾಶ್ರಿಯಲಿ| 
ಸಪ್ಪಳಿಲ್ಲದ ಗಪ್ಪುಗಾರಿನಲ್ಲಿ (ನನಲ್ಲ. ೧೧-೬). 
ಗಪ್ಪುಗಾರಾಗು - ೧. ಸುಮ್ಮನಾಗು : ವಾಮಣ್ಮನು ಒಳಗೊಳಗೆ 
ಉರಿದು ಗಪ್ಪುಗಾರಾಗಿ ಕುಳಿತನು (ಕಾರುಷ. ೧೨). ೨. ಅದೃಶ್ಯ 
ವಾಗು : ಇದ್ದಕ್ಕಿದ್ದಂತೆ ಆ ವಸ್ತು ಗಪ್ಪುಗಾರಾಯಿತು (ಕೂಢಿ). 15 
[ಆ ಗಪ್ಪು) 
ಗಪ್ಪುಚಿಪ್ಪು "ಗಪ್‌ಚಿಪ್‌ " ನೋ. 
ಗಪ್ಸಾ, ಗಪ್ಪು, (ನಾ). ನಿರಾಧಾರವಾದ ಮಾತು; ಹರಟಿ: 
ಹೋಗಲಿ ಬಿಡ್ರಿ ಬರೇ ಗಪ್ಭಾನೇ ಆತು (ನಡುಮ. ೨೫) ; ಹರಟಿಯೆಂದ | 
ಕೇನು? ಎಲ್ಲ ಗಪ್ಭಾದಲ್ಲಿಯೆ ಎಲ್ಲಾ ತಮ್ಮ ಮೌಲ್ಮ ಅವಕೌಲ್ಯ ವೇಳೆ 
ಯನ್ನು ಎರೆದು ಬಿಡುವ (ಮುಂಗಾಪು. ೪ ಮುನ್ನುಡಿ). ಗಪ್ಪ್ಪು: (1) 
[«- ಅರ. ಗಪ; ಹಿಂ. ಗಪ್‌ ; ಮರಾ. ಗಪ್‌, ಗಪ್ಭಾ, ಗಫ್‌] 
ಗಬಕ್‌ (ಅ). ಥಟ್ಟನೆ; ಕೂಡಲೆ: ಹೂರಿಗೆಯೆಂದಕೆ ಗಬಕ್ಕೆಂಬ 
ಗಾಡೆ ಯಂತಾರಿಂತು ನುಡಿವರೈಯೆಂದಾ (ಭರಚ. ೩೦-೨೫). 
ಗಬಕ್ಕನೆ, ಗವಕ್ಕನೆ - ಥಟಕ್ಕನೆ; ಸರಕ್ಕನೆ: ಈ ಕಪ್ಪೆರಾಯ 
ಅವನ್ನು ಮೇಲಕ್ಕೆ ಬಿಡಗೊಡದೆ ಗಬಳ್ಳನೆ ನುಂಗಿಬಿಡುತ್ತಿ ದ್ದನು (ಪಠಾಸ್ರಿ. 
೧೦೮); ಬಕಪಕ್ಷಿಯೊಂದು... ಸಣ್ಣಮಿಾನನ್ನು ಗಬಕ್ಕನೆ ನುಂಗುತ್ತಿ 
ದ್ಹಿತು (ಶ್ರೀರಾಯ. ೨೨) ; ಅದನ್ನು ಗನಕ್ಕನೆ ಕಚ್ಚಿಕೊಂಡು ಹಾರಿತು 
(ರೂಢಿ). (2) 


ಗಬಗಬ "ಗಪಗಪ' ನೋ. | 


20 


ಗಬರು, (ನಾ). ೧. ಗಟ್ಟಿಗ; ಘಾಟ; “ಗಟ್ಟುಳ್ಳವ; ಅಂಜದವ” 
(ಜಾನಕೋ. ೪೬). ೨. ಚೆಲುವ; ಸುಂದರ ಟು ಅವನು ಬಹಳ 
ಗಬರು ಮನುಷ್ಯ್ಮನಿದ್ದಾನೆ (ರೂಢಿ). ೩. ದಡ್ಡ; ಪೆದ್ದ: ಅವನೊಬ್ಬ 
ಗಬರು, ಏನೂ ತಿಳಿಯುವುದಿಲ್ಲ (ರೂಢಿ. [4- ಹಿಂ. ಮರಾ. ಗಬ್ರೂ) 

ಗಬರ್ಮು (ನಾ). ಒಂದು ಬಗೆಯ ಬಂಗಾರದ ನಾಣ್ಯ: ಬಂಗಾರದ 
ನಾಣ್ಮಗಳು ವಿಶೇಷವಾಗಿದ್ದವು, ಯಾವುವೆಂದರೆ :- ೧ ಗಬರು (ಚಿತ್ರಪಾ. 
೧೦೩). [4 ಮರಾ. ಗಬ್ಬರ್‌] 

ಗೆಬಲಿಕ್ಕು, (ಕ್ರಿ). ಕಬಳಿಸು; ತುತ್ತುಮಾಡು ; ನುಂಗು: ಅಟ್ಟಸದೆ 
ದನು ಮಾಜಕಿ ಘಾಡಿಪ ಘಟ್ಟಯರೆ ಗಬಲಿಕ್ಕುವಸುರರ ಮೆಟ್ಟಸೀಳಿದನೆಡ 
ಬಲದಲೌಕುವ ನಿಶಾಡರರ ( ತೊರರಾ. ೫-೪-೨೪), [ಆ ಕಬಲಿಕು N 

ಗಬಲಿಕ್ಕು (ಕ್ರಿ). ಆರ್ಭಓಸು (7): ಗೆಬ್ಬಂಸಿ ಗಬಲಿಕ್ಕಿ ಮುಸುಕುವ | 
ಹಬ್ಬುಗಣೆಗಳನಿದಿರುಗಣೆಯಿಂದೆಬ್ಬಿ ಸಿದನುಬ್ಬಿ ಹಿದ ನೆಸುಗೆಯಾಲಮರ ಸಂತ | 
ಕಯ (ಶೊರರಾ, ೬-೪೦-೨೪) ; ಗಬ್ಬರಿಸಿ ಗಬ್ಬ ಲಿಕ್ಕಿ ಮುಸುಕಿದಂ 
ಕೂರ್ಗಣೆಯ ಹಬ್ಬುಗಣೆನಿದಿರುಗಣೆ pNP ರಿಪುಬಲವನೆಬ್ಬಿಸಿದ 
ಯಮನಗರಿಗಂ ಬಾಲನಾಜಿಯೋಳ್‌ (ತುರಂಗ. ೫೧-೨೭). 45 

[ಗಬಲ? + ಇಕ್ಕು 4] 


95 


40 


೨೪೧೮ 


ಗಬ್ಬರಿಸು 


ಗಬಾಡು (ನಾ). ೧." ಹೊಲಸು” (ಜಾನಕೋ. ೪೩). ೨. 
ಸುಳ್ಳವ ; ಕಾಡ” (ಜಾನಕೋ. ೪೩). 
[ಆ ಗಬ್ಬು] 
| ಗಬೋತಶರ್ಮ (ನಾ): ಒಬ್ಬಾತನ ಹೆಸರು: ದೂದಿಬೋಯಸ್ಕ 
ಕಾಣಿ ನಿ ಲ್ಕಗೋತ್ತ ಸತ ಏಕೆಂಶಹ (ಇಳ. ೪11. ೧೮೮-೩೭ ; 
ಕ [P "ಕಪೋತಶರ್ಮ' ಎಂಬುದರ ಅಪಲಿಖಿತವಿರಬಹುದೆ?] 
ಬ್ಬ, (ನಾ). ೧, ಬಸಿರು; ಗರ್ಭ: *ಗಬ್ಬಂ ಗರ್ಭಂ* (ಕರ್ಣಾನಿ. 
ಸ ದಿನಬಲದೊಳು ಗಬ್ಬ ಬೆಳೆಯಲು ಕುಚಗಳ ಕೊನೆಗಳಿರದೆ ಕರಿದಾಗೆ 
(ಅಂಜಚ, ೪-೨೩); ಗಬ್ಬ[ಪಾಠಾಂ. ರ್ಭ]ವು ತುಂಬಿದೆರೆಲೆಯನೊಡಲಶಿಶು 
ವುಚ್ಚಳಿಸಿ ಬಿರ್ದು ಗಿಲೆ (ಸಾಳ್ವಭಾ. ೫-೨೮) ; ಕಿರಿಯ ರಾಣಿಯ ಗಬ್ಬ 
ಬೆಳೆಯಲಿ ಎಂದು ಅವಳು ಆಶಿಸುತ್ತಿದ್ದಳು (ಸವತಿ. ೧೩೬); ಕಬ್ಬಿಗ 
ನೆಡೆಯೊಳು ಗ ಬ್ಬ ವನಾಂತಿಹ ಕಬ್ಬವು ಹೊರವೊಗೆವಂದದಲಿ 
(ಸಾಸಮಾ. ೯೬). ೨. ಹೊಟ್ಟಿ : "ಗಬ್ಬವೊಡೆ' ಸರಾ 
ಗಬ್ಬವಾಗು, ಗಬ್ಬಾಗು ಜ ಬಸುರಾಗು; ಗರ್ಭವನ್ನು ಧರಿಸು: 
ಗಬ್ಬವಾಯಿತು,. ಅ ಬ್ಬೆಯಾಯಿತು, ಹ ಬ್ಬವಾಯಿ ತು, ಹಾಲಿನಾ 
(ಕಎಪು. ಉತ್ತರೆ ಗೆಬ್ಬವಾಗುವುದೆಂದು ಹೇಳುತ್ತಿದ್ದರು 
(ಹುಟ್ಟಹ. ೬೦) ; ಹೆಣ್ಣುಸಿಂಹವು ಗಬ್ಬಾಗಿ ಐದು ತಿಂಗಳಿಗೆ 
ಈಯುವುದು (ಮುಂಬಯಿ. ಹೆಣಿಮಂಗವು ಗಬ್ಬಾಯ್ತು 
(ಬುದ್ಧಜಾ. ೬೯). [ಪ್ರಾ. ಗಬ್ಬ «ಸಂ. ಗರ್ಭ] 
ಗಬ್ಬ, "ಗರುವೃ' ನೋ. 
ಗೆಬ್ಬಗರ (ನಾ). ದೇವಾಲಯದಲ್ಲಿ ಡೀವತಾಮೂರ್ತಿಯಿರುವ 
ಸ್ಥಳ; ಗರ್ಭಗೃಹೆ: ಭಕ್ತಿಭರದೊಳ್‌ ಗಬ್ಬಗರವಾಗಿಲೊಳ್‌ ನಿಂದು 
(ಚಿಕವಂ. ೧೨೩-೧೨) ; "ದೇವರಕೋಣೆ (ಪ್ರ ಭಣ್ಣ .) 
[ಪಃ ಗಬ್ಬ ಘರ «4 ಸೆಂ. ಗರ್ಭಗ ಹ] 
ಗೆಬ್ಬರ (ನಾ). ಗಾಢತೆ; ಆಳ(?): ಗಬ್ಬರ ಅಬ್ಬರ ಉಬ್ಬರ (ಕಬ್ದಾನು. 
೫೩೯ ಪ್ರಯೋ). [< ತೆ ಗಹ್ಹರೆ ?] 
ಗಬ್ಬರಣೆ (ನಾ). ೧.ಅಗೆಯುವುದು. ೨. ವ್ಯಾಪಿಸುವುದು. ೩.ಮುಚ್ಚು 
ವುದು. "ಗಬ್ಬರಿಸು? ಪ [ದೇ.॥?) 
ಗಬ್ಬರಸದಾಳಿ (ನಾ). ಕಬ್ಬಿನಲ್ಲಿ ಒಂದು ಬಗೆ: ರಾಮರಸದಾಳಿ, 
ಗಬ್ಬರಸದಾಳಿ, ಹಾಲುಗಬ್ಬು, ಕರೆಕಬ್ಬು (ಕಭಾಗೆ. ೨೭೩). 
[ಗಬ್ಬ (ಆ ಕರ್ವ) * ರಸದಾಳಿ] 
ಗಬ್ಬರಿಸು (ಕ್ರಿ). ೧. (ನೆಲವನ್ನು) ಅಗೆ; ತೋಡು; ಬಗಿ: “ಗಬ್ಬ 
Be (ಶಮಧಾ.) ; ಗಬ್ಬ ರಿಸಿ ಗಬಲಿಕ್ಕಿ ಮುಸುಕುವ ಹಬ್ಬು 
ಗಣೆಗಳ (ತೊರರಾ. ೬-೪೦-೨೪); "ಕೊಬ್ಬಿ ಆದು "ಇ ಕೆಡೆಯೆ ವಮ 
ಗಬ್ಬರಿಸಿದನು ಗಿರಿಯನು (ನಿಧಾಗ ೮-೭-೧೦). ೨. ಹಳ್ಳೆ ಬೀಳು; ತಗ್ಗು 
ಬೀಳು: ಅ ಬೃ್ಬರದೊಳಗೆ ಗಬ್ಬರಿಸೆ ನೆಲ ಬ ಘಲ್ಲಣೆಗೆ 
(ಕುವ್ಕಾಶ. ಹ ೩. ಹರಡು; ವ್ಯಾಪಿಸು; ಆವರಿಸು : ಸಂದಿಯೊಳು 
ಗೊಂದಿಯೊಳು ಗಬ್ಬರಿಸಿ ತಮತಮಗೆ ಚೀಜ್‌ ಕರೆದರು (ಸಿದ್ದರಾ.೨-೪೮); 
ಚಿಲುದನಿ ಗಬ್ಬರಿಸಿದವು ನಭವ (ಕುವ್ಯಾಭೀ. ೮-೫); ಘುಮ್ಮು 
ಘುಳಿಲೆಂಬಬ್ಬರಣೆ ಗಬ್ಬರಿಸೆ ದಿಗುತಟಿವ (ತೊರರಾ. ೬-೨೫-೧೦); 
ಗಬ್ಬರಿಸಲು ಗಗನಾಂಗಣವನು ಬಲು ಬೊಬ್ಬೆ (ಕುರಾಸಾಂ. ೪೫-೯೦) ; 
ಸರ್ಬಲೋಕಾಧೀಶಪದವನು ಗಬ್ಬರಿಸಿ ದೈತ್ಯೇಂದ್ರನಿಂತು ಸಗರ್ಭಿತನು 
ತಾನಾಗಿ ಮೆರೆದು ಭುಜಪ್ರತಾಪವನು (ನಿಭಾಗ. ೩-೮-೧೯). 
೪. ಭೇದಿಸು; ಸೀಳು: ವಜ್ರಹತಿ ಗಬ್ಬರಿಸಿದಲ್ಲದೆ ಗಿರಿಗಳೊಡೆಯವು 
(ಕುವ್ಕಾಉ. ೯-೪೫) ; ಅಬ್ಬರಿಸಿದುವು ಬೇಂಟಿವಜಕೆ ನೆಲ ಗಬ್ಬರಿಸೆ 
ಶಬರಾಳಿ : ಬೊಬ್ಬೆಯಲಿ .ನಲವೇಜಕಿ ನರ್ತಿಸಿ (ತೊರರಾ. ೩-೩-೧೦) ; 


“ಹೊಲ 


೧೮-೧೦); 


೪-೨೦೯); 


ಗೆಬ್ಬಲು ೨೪೧೯ ಗಬ್ಬುಜಾಲಿ 


ಕೊಜಕೆದರೆದು ಕಡಿದಿಜದು ಬಗಿದುಗಿದು ಗಬ್ಬರಿಸಿ ಪಜಂದು | ಗೆಬ್ಬಿಗೆ (ನಾ). ಶ್ರೇಷ್ಠನಾದವನು; ಗರುವ: ಗಬ್ಬಿಗ ಕುವರ ಮಾಡುವ 
ಸೀಳ್ದುತ್ತರಿಸಿ (ಜೈಮಿಭಾ. ೪-೪9). ೫. ಆರ್ಭಔಓಸು; ಗರ್ಜಿಸು; _ ಹಿಂಹನಾ ದದೊಲಬ್ಬರವ (ಚಂಪ್ರಸಾಂ, ೧೧-೬೮); ಗಬ್ಬಿಗರು ಸಮಬಲದಿ 
ಧ.ನಿಮಾಡು : ನಂನಿಟಿಲುನಿಟಲೆಂಬ ರಭಸದಲಿ ಗಬ್ಬರಿಸಿ ಹೆಗ್ಗೊಂಬು |  ಕಾದುವ ಹಬ್ಬವರಿದಾಹವಳೆ ಮರುಳಿನವೊಬ್ಬುಳೆ ಗದೆ ತಂದವು (ಜಿನಭಾ. 
ಗಳ ಮುರಿದಬ್ಬರದೊಳಿಡುತಿಡುತ (ಆನಂರಾ. ೪-೫-೩). ಹ. ಹೋಗ 


ಲಾಡಿಸು ; ಕಳೆ: ಧರ್ಮಸಂಗತಿಗಳ ಸುಸಂವಾದದಲಿ ನಿಜತನುಪುಳಕ 
ವುಬ್ಬರಿಸಿದುದು ಗಬ್ಬರಿಸಿದುದು ದುಷ್ಕೃತವ (ಕುವ್ಯಾಅ. ೨೩-೪೬). 
೭. ಹೆಮ್ಮೆಪಡು; ಗರ್ವಿಸು: ಉಬ್ಬಿರುವ ವೀರರನು ಹೊಗಳಲು 
-ಗೆಬ್ಬರಿಪ ಕೂರುಮಸಗೆ ತೀರದು (ಮೈರಾಕಾ. ೩-೬೪). 
[ಗೆಬ್ಬರಣೆ 4 - ಇಸು] 

ಗೆಬ್ಬಲು, ಗಬ್ಬು (ನಾ). ಕೆಟ್ಟ ವಾಸನೆ; ದುರ್ನಾತ; ಮನೆಯ 
ಎದುರಿಗೇ ತಿಪ್ಪೆ, ಗಬ್ಬಲು (ರೂಢಿ). ಗಬ್ಲು : ನಿನ್ನ ಪಟ್ಟಿ ಣದಲ್ಲಿನ ಈ 
ಚರಂಡಿ ಗಬ್ಬು (ಸಣ್ಣಕ. ೫, ೩೪). [ಗಬ್ಬ * - ಆಲು (ಆ. -ಅಲ್ಫ್‌)] 

ಗಬ್ಬವನೆ (ನಾ). - ಗಬ್ಬಗರೆ: ರಂಗುವಡೆದ ನವರಂಗಮುಂ. .. 
ಗಬ್ಬವನೆಯುನೊಪ್ಪು ಪೊಳ್ಳುವಡೆದ ದೇಗುಲಮಂ ಕಟ್ಟಿಸಿ (ಚಿಕವಂ. 
೬೯-೮). [ಗಬ್ಬ * ಮನೆ] 

ಗಬ್ಬವಿಕ್ಕಿಸು (ಕ್ರಿ). ಸೊಕ್ಕಡಗಿಸು; ಗರ್ವವಿಳಿಸು; ಗರ್ವವನ್ನಡ 
ಗಿಸು: ಕಡುಕೈದ ಶಬರರೊಳಗೊಬ್ಬರುಳಿಯದ ತೆಜದಿ ಕೊಂದಿಕ್ಸಿ 
ನಾಯ್ಗಳಂ ಗಬ್ಬವಿಕ್ಕಿಸಿದ ರಕ್ಕಸವಂದಿ (ಹಚಕಾ, ೬-೨೧), 

[ಗಬ್ಬನಿಕ್ಕು- ಇಸನ್ಯಿ) 

ಗಬ್ಬವಿಕ್ಳು (ಕ್ರಿ). ೧. ಸೊಕ್ಕುಗೆಡು ; ಧೈರ್ಯಗುಂದು ; ಹೆದರು; 
ನಡುಗು: ಕೊಬ್ಬಿ ಹರಿದುದು ವಿವಿಧ ವಾದ್ಯದ ನಿಬ್ಬರದ ನಿಡುದನಿಯು 
ಜಲನಿಧಿ ಗಬ್ಬವಿಕ್ಕಿತು ಸೈನ್ಶಜಲಧಿಯ ಬಹಳ ಗರ್ಜನೆಗೆ (ಕುವ್ಯಾಭೀ. 
೮-೫). ೨. “ಗರ್ವವನ್ನು ಬಿಡು; ವಿಧೇಯವಾಗು* (ಪ್ರಭಣ್ಣ) ; 
ಅಕ್ಕಳಿಸೆ ಧರೆಯುಕ್ಕೆ - ಜಲಧಿ ಹಗೆಗಳು ಗಬ್ಬ(ಪಾಕಾಂ-ರ್ಬ್ವ]ಏಕ್ಕೈ:.. 
ಧ್ವನಿ ಹಬ್ಬಿ ಹರೆಕಲಿಸಿತು (ಸೋಮಡ. ೫-೩). 

[ಗಬ್ಬ (ಆ ಗರುವ್ಯ) + ಇಕ್ಕು) 

ಗಬ್ಬವೊಡೆ (ಕ್ರಿ). “ ಹೊಟ್ಟಿಸೀಳು” (ಪ್ರಳಣ್ಣ) : ಉಬ್ಬರಿಸಿ ಬಹ 
ಸರಸಿಮಧ್ಮದೊಳಬ್ಬರಿಸಿ ಬರೆ ಮತ್ತ $ವೌನರ ಗಬ್ಬವೊಡೆದುದು 
(ಮೈರಾಕಾ. ೩-೭೨). (ಗಬ್ಬ, * ಒಡೆ] 

ಗಬ್ಬಾಳಿಕೆ (ನಾ). ಕೆಟ್ಟ ಆಡಳಿತ; ನೀಚತನದ ಆಳ್ವಿಕೆ: ಪರಕೀಯರ 
ದಬ್ಬಾಳಿಕೆ ನಮ್ಮವರೆದೆಯುಬ್ಬಾಳಿಕ್ಕೆ ಮಬ್ಬಾಳಿಕೆ, ಗಬ್ಬಾಳಿಕೆ ಎಲ್ಲ 
ಒಂದೆ ಒಂದೆ (ನಡೆಬಂ. ೭೦). [ಗಬ್ಬು, * ಅಳಿಕೆ ಆ ಅಳ್ಳೆ] 

ಗಬ್ಬಿ, (ನಾ). ೧. ಸೊಕ್ಕಿದವನು ; ಅಹಂಕಾರಿ; ಗರ್ವಿ: *ಗಬ್ಬಿ- 
ಗರ್ವಿನ್‌ ೬ ಗರ್ವಿಷ್ಮ? (ತದ್ಭಳೋ. ೫೦) ; ಕಬ್ಬೊಗೆಯನು ಕಾಣುತುಬ್ಬೆ 
ಗನಡುತಾ-ಗಬ್ಬಿ ದಾನವನ ಪಟ್ಟಣದ ಸಬ್ಬಜನರು ತಬ್ಬಿಬ್ಬುಗೊಳಲು 


೨೧-೮೫) ; ಹೆಬ್ಬುಲಿಗಳೊಳು ಸಿಲುಕಿ ಜಾರುವ ಉಬ್ಬಸದೆ ಮರಿಯೆರಳೆ 
3 ಯಂದದಿ ಗಬ್ಬಿಗರ ಹಿಂದಿಕ್ಕಿ ಬಳಲಿಕೆ ಬಗೆಯದಿರವಳಿದು (ಅಂಬಿಕಾ. 
೪-೩೮). (ಗಬ್ಬಿ, * -ಗ್ಯ) 
ಗೆಬ್ಬಿಗಲಿ (ನಾ). ಬಲಿಷ್ಠನಾದವನು ; ಶೂರ; ಸಮರ್ಥ: ಶರದಿಂದ 
ಗಬ್ಬಿಗಲಿಗಳನೆಸೆದರು ಶಾಕಿನಿಯರು (ಚಂಪ್ರಸಾಂ. ೮-೨೧). 
[ಗಬ್ಬಿ, * ಕಲ್ಮಿ) 
ಗಬ್ಬಿಗೆ (ನಾ). ಕಡಿವಾಣ; ಕೇಳು: ಜೋಡು ಸೀಸಕ ಬಾಹುರಕ್ಷೆಯ 
ಮೂಡಿಗೆಯ ಮೊಚ್ಚೆಯದ ಸವಗದ ನೀಡುಗಳ ಗಬ್ಬಿಗೆಯ ಮೊಗರಂಬ 
ಗಳ ಹಲ್ಲಣದ ... ಕೊಡಲಿಗಳಿನೊಪ್ಪಿದುದು ರಣರಂಗ (ಮೈರಾಕಾ. 
೪-೯೦). [< ಕಬ್ಬಿ] 
ಗಬ್ಬಿತನ (ನಾ). ಗರ್ವದಿಂದಿರುವಿಕೆ; ಅಹಂಕಾರ: ಎತ್ತು ಕತ್ತೆ ಕಾಗೆ 
15 ಯನು ದುರುಳತನದಿ ಕೊಂದ ಗಬ್ಬಿತನದ ಮಾತನೊರೆದು ಕೆಡಲುಬೇಡ 
ತೊಲಗು (ನೀಮಿಸಂ. ೧೬-೯೪); ಗಬ್ಬಿತನದೊಳಾತ ಹೊಕ್ಕಿರ್ದುದ 
ಕಂಡು ತುಬ್ಬಿಸಿಕೊಟ್ಟಿ ವರಾವು (ನೋಹತ. ೩೩-೧೭) ; ಗಬ್ಬಿತನದಲಿ 
ಗಳಹದಿರು (ಪ್ರಹ್ಲಾಚ. ೭-೫೭); ಹಬ್ಬಿದಾ ಮಲೆಮಧ್ಯದೊಳಗೆ ಅರ್ಬುತಾ 
ನೆಂತೆಂಬ ವ್ಮಾಘ್ರನು ಗಬ್ಬಿತನದೊಳು ಬೆಟ್ಟಿದಾ ಅಡಿ ಕಿಬ್ಬಿಯೊಳು 
20 ತಾನಿರುವನು ( ಗೋಹಾಡು. ೪೭). [ಗಬ್ಬಿ,* - ತನ) 
ಗೆಬ್ಬಿಲ (ನಾ). ತೊಗಲ ಬಾವಲಿ; ಕಣ್ಣುಕಪ್ಪಡಿ: ಪಕ್ಕದ ಮರಗಳಲ್ಲಿ 
ಗಬ್ಬಿಲಗಳು ಚೀರಾಡುತ್ತಿದ್ದುವು (ಕೈಹಿಕಾ. 4). 
[+ ತೆಲಿ, ಗಬ್ಬಿಲ, ಗಬ್ಬಿಲಾಯ, ಗೆಬ್ಬಿಲಾಯಿ] 
ಗಬ್ಬು, ಗರ್ಬು, ಗೊಬ್ಬು, (ನಾ). ೧. ಕೆಟ್ಟವಾಸನೆ; ದುರ್ವಾಸನೆ; 
25, ನಾತ: ಹೆಬ್ಬುಲಿ ಮಲಗಿರ್ದು ಪೋದ ತಾಣದ ಪೊಸಗಬ್ಬಿದೆ ಕಾಡ್ಕೋಣ 
ಗಳ ಒಬ್ಬುಳಿ ಪೋದೆಡೆಯಿದೆ (ಕುರಾಸಾಂ. ೨೭-೬೭) ; ಮಬ್ಬುಕವಿದಂತೆ 
ಗಬ್ಬು ದೇಹದಲ್ಲಿ ಹಬ್ಬಿದ ಪಾಪದ ನಿಬ್ಬಡಿ ತಿಳಿಯದೆ (ಮೋಕ್ಷದೀ, 
೩೮-೨). ೨. ಹೊಲಸು; ಕೊಳಕು: ಎಂಥ ಹೊಲಸು ಕೆಲಸ ಎಂಥ 
ಗಬ್ಬುವಾಸ (ನೀನಮು. ೧೦೫); ಆ ಕಡೆ ಗಬ್ಬಿದೆ ಈ ಕಡೆ ಬಾ (ರೂಢಿ). 
30| ಗರ್ಬಾ: ೧. ಪುಲ್ಲಂ ಮೇಯಲೆಳಸಿ ಬಂದು ಮೆಯ್ಯ ತೀಂಟಿಗೆ 
ಫಲಿ ಫೊರಳ್ನು ' ಪೋದ ತಾಣಡೊಳ್ಲಿಂದು ಗೆರ್ಬಿಂಗಗಿದುರ್ಬಾಗುಂದಿ 
ಹಮ್ಮದಂಬೋದ ಹರಿಣಂಗಳಿಂ (ರಾಜಶೇ. ೫-೫೫) ; ಹಿಡಿಹಿಡಿಕೆಯನ್ನೂ 
ಮೆಣಸನ್ನೂ ಸೇರಿಸಿ ಅಂಬಿಲದಲ್ಲಿ ತೊಳೆಯಲು ಗರ್ಬುವಾಗದು (ವಿವೈವಿ. 
೬೭). ಗೊಬ್ಬು, : ೨. " ಗೊಬ್ಬುನುಡಿ? ಪರಾ. 
35 [ದೇ॥ ತುಳು. ತೆಲು. ಗಬ್ಬು] 


5 


ಊರಬ್ಬರ ಹಿರಿದಾಯ್ತಂದು (ತ್ರಿಪುಸಾಂ. ೧೬-೧೮೩). ೨. ಆಧಿಕ್ಯ; ಗಬ್ಬು (ನಾ). ಸೊಕ್ಕು; ಗರ್ವ: "ಗಬ್ಬುಜವ್ವನೆ? ಪರಾ. 
ಹೆಚ್ಚಳ: ಅರಳ್ವಾಗ ಪೊಡೆಬಿರ್ಚಿದಾಗ ಬಂಡಿಡಿದಾಗ ಪರಿಮಳವಪ್ಪರಳೆ [ಆಗಬ್ಬ) 

ಮಗಿಂದು ` ಸರಿಯಲ್ಲವೆಂದು ಗಬ್ಬಿಯ ಪುಟ್ಟುಗಂಪಿನ ಮರುಗ ದವನಗಳ | , ಗೆಬ್ಬುಚೆಕ್ಕೆ (ನಾ). ಒಂದು ಬಗೆಯ ಗಿಡ: ಗಬ್ಬುಚಿಕ್ಕೆ, ನರಕ 
ಮುಂದಿಟ್ಟ (ಸೊಬಸೋ. ೧೨-೮೪). ೩, ಘನತೆವೆತ್ತವನು; ಗರುವ; ಭೂತಾಳೆ (ಮೈಣಗಿ. ೩೯-೭೭೧). [?) 


ಶ್ರೇಷ್ಠ : ಗಬ್ಬಿಗಳರಸನು ವಸುಡೇವನಿದಿರಾಗಿ ಕೊಬ್ಬಿರಿದಾಗಲೇಜಕಿದನು 
(ನೇಮಿಸಂ. ೧೨-೭೫). [< ಸಂ. ಗರ್ನಿನ್‌] 
ಗಬ್ಬಿ (ನಾ). ಕೊಬ್ಬಿದವಳು ; ಗರ್ನಿಷ್ಟೆ : ಒಬ್ಬಳೆ ತಾನೆಂದು 
ಮನೆಯ ಹೊಕ್ಕೈತಹ ಗಬ್ಬಿಯಾರಿವಳೆಂದ ನೃಪತಿ (ಭರಡ. ೪೨-೩೭) ; 
ಎಬ್ಬಿಸಲು ಕೋಸಮಂ ಧರಿಸುವನೊ ಮುನಿದೆನ್ನ ಗಬ್ಬಿ ಯೇಳಿಸದಾದ 
ಳೆಂದು .. . ಡಬ್ಬುವನೊ (ತುರಂಗ. ೫-೩೫). | 
(ಗಬ್ಬ (ಆ. ಗರುವ) + ಇ'ಇ್ಯ) 


40 ಗಬ್ಬುಜವ್ವನೆ (ನಾ). ಅತಿಯಾದ ಸೊಕ್ಳಿನವಳು ; ವಿರುಂಜವ್ಹನೆ: 
ಗಬ್ಬುಜವ್ವನೆಯರ ಕಣ್ಣನೋಟದ ಹೊಸ ಹಬ್ಬವಲ್ಲವೆ ನಮ್ಮ ರಾಯ 
(ಭರಚ. ೬-೯೫). " ಸೊಕ್ಕುಜವ್ವನೆ? ಸರಾ. 

[ಗಟ್ಟ * ಜವ್ವನೆ] 
ಗಬ್ಬುಜಾಲಿ (ನಾ). ಜಾಲಿಯಲ್ಲಿ ಒಂದು ಬಗೆ ದುರ್ವಾಸನೆಯುಳ 

ಆ] ಗೊಬ್ಬಳಿ: ಹೊಟ್ಟಿಜಾಲಿ, ದೊಡ್ಡಮುಳ್ಳಿನ ಜಾಲಿ, ಆನೆಗೊಬ್ಬಿ, 

ಗೆಬ್ಬುಜಾಲಿ (ಮೈಔಗಿ. ೧-೧೫). [ಗಬ್ಬು ಜಾಲ್ಮಿ) 


ಗಬ್ಬುನಾತ 


ಗೆಬ್ಬುನಾತ (ನಾ). ಕೆಟ್ಟವಾಸನೆ; ದುರ್ವಾಸನೆ: ಸರಾಯಿ ಅಂಗಡಿ! 1 
ಗಬ್ಬುನಾತ ಹೊಡೆಯುತ್ತಿಡೆ (ಸಾಹೇಬ್‌. ೧೧೧) ; ಚರಂಡಿಯ ಗಬ್ಬು | 
| 


ನಾತ (ರೂಢಿ). [ಗಬ್ಬು + ನಾತ] 
ಗಬ್ಬುನಾರು (ಕ್ರಿ). ಕೆಟ್ಟವಾಸನೆ ಬೀರು; ದುರ್ವಾಸನೆ ಹೊಂದು: | 
ಕಪ್ಪಾಗಿದ್ದ ನೆಲದ ಮೇಲೆ ಗಬ್ಬುನಾರುತ್ತಿದ್ದ ತೊಟ್ಟ ಯೊಂದಿತ್ತು | 5 | 
(ಪುನರು. ೧೪೦). [ಗಬ್ಬು * ನಾರು, (ಆ ನಾಣಿ) | 
ಗೆಬ್ಬುಸಣ್ಣ ಶಾವಂತಿ (ನಾ). ಸೇವಂತಿಗೆಯಲ್ಲಿ ಒಂದು ಬಗೆ: ಗಬ್ಬು | | 
ಸಣ್ಮಶಾವಂತಿ, ನೆಟ್ಟಿಗಬ್ಬುಶಾವಂತಿ (ಮೈಡಗಿ. ೭೬-೧೫೪೯). | 
1) | 
ಗಬ್ಬುಸೊಪ್ಪು (ನಾ). ಒಂದು ವಿಧ್ಯವಾದ ಸಸ್ಯ: (ಮೈಲಗಿ. | 10 
೧೩-೨೨೯). [ಗಬ್ಬು * ಸೊಪ್ಪು] | 
ಗೆಬ್ಬುಹಿಡಿ (ಕ್ರಿ). - ಗಬ್ಬುನಾರು : ಎಣ್ಣೆಯಲ್ಲಿ ಕರಿದ ಹಳೆಯ ತಿಂಡಿ 
ಗಬ್ಬುಹಿಡಿದಿದೆ (ರೂಢಿ). [ಗಬ್ಬು, * ಹಿಡ್ಮಿ (ಆ ಪಿಡ್ಕಿ)) 
ಗೆಬ್ಬುಹೊಡೆ (ಕ್ರಿ). = ಗೆಬ್ಬುನಾರು: ಹೊಲಸು ಗಬ್ಬುಹೊಡೆಯು 
ತ್ತಿದೆ (ರೂಢಿ). [ಗಬ್ಬು * ಹೊಡೆ, (೬ ಶೊಡೈ)) 
ಗಬ್ಬುಳೆಗಂದಿ (ನಾ). ಒಂದು ಬಗೆಯ ವಸ್ತ್ರ, -- ಬಟ್ಟಿ: ಸಳಿಸಟ್ಟಿ 
ಪುಲ್ಲಿ ಚೀನಾಂಬರದ ಸರಿ ಗಬ್ಬುಳಗಂದಿ ಮೇಘವಣ್ಣಿಗೆಯ ತಲೆಯ 
ಮೇಲೆಲ್ಲರ್ಗೆ ಕಜಕಿದರು ವಸ್ತ್ರದ ಮಳೆ ತಾನೆ ಕಆಕಿಮದೆಂಬಂತೆ 
(ಭರಚ. ೭೩-೧೧೩). 1) 
ಗಬ್ಲು "ಗಬ್ಬಲು'. ನೋ. 
ಗಭೆಸ್ತಿ (ನಾ). ೧. ಕಿರಣ;. ರಶ್ಮಿ; ಪ್ರಕಾಶ: ದಂತಗಭಸ್ತಿಗಳ್‌ 
ನಿಜಾಸ್ಕದಿನೊಗೆತರೆ ... ಕನಸಂ ಪೇಟ್ಮಿಳ್‌ (ಜಗವಿ. ೨-೮೧); ಪ್ರಸ್ತುತ 
ದೊಳೊಗೆದ್ದ ಮುಂಬೆಳಗಮಲದಂತದ ಗಭಸ್ತಿ (ಜೈಮಿಭಾ. ೧-೩). 
೨. ಸೂರ್ಯ; ನೇಸರು; "ಗಭಸ್ತಿಮಂಡಲ' ಪರಾ. 
[ಸಂ.] 
ಗಭಸ್ತಿಕರ (ನಾ). ಕಿರಣಗಳೇ ಕೈಯಾಗಿರುವವನು ; ಸೂರ್ಯ. 
[ಗಭಸ್ತಿ * ಕರ್ಯ) 
ಗಭಸ್ತಿಮಂಡಲ (ನಾ). ಸೂರ್ಯಮಂಡಲ, -- ಬಿಂಬ: ವಿಸ್ತರಿಸ 
ಲೇನಮಮ ರಾಹುಗ್ರಸ್ತವಾದಂದದಲಿ ಚಂಡ ಗಭಸ್ತಿಮಂಡಲನಿಳೆಗೆ 
ಕಾಣಿಸದಾಯ್ತು (ತೊರರಾ. ೬-೨೮-೫೭). 
[ಗಭಸ್ತಿ * ಮಂಡಲ] 
ಗಭಸ್ತಿಮಾಲಿ (ನಾ). ಕಿರಣಗಳ ಮಾಲೆಯನ್ನು ಹೊಂದಿರುವವನು; | 
ಸೂರ್ಯ : ಸಕಲ ಜಗಜ್ಜನ ಸಂಸ್ತೂ ಯಮಾನ ಗುಪ್ತಾನ್ವಯ ಜಲಧರ 
ಮಾರ್ಗ ಗಭಸ್ತಿಮಾಲಿಯಂ (ಪಂಡತಂ. ೧೯೪-೩). 
[ಸಂ. ಗಭಸ್ತಿಮಾಲಿನ್‌) 
ಗಭೀರ (ಗು). ೧. ಗಂಭೀರವಾದ ; ಗಹನವಾದ; ಘನವಾದ; 
ಉದಾತ್ತವಾದ. "ಗಭೀರನಿನದ', "ಗಭೀರನಿನಾದ' ಪರಾ. 
(ನಾ).೨. ಗಂಭೀರವಾದುದು; ಆಳವಾದುದು; ಗಹನಪಾದುದು; 
ಉದಾತ್ತವಾದುದು: *ಗುಣ್ತು ಗಭೀರೆಂ” (ಕವಿಕಂ. ೨೨೯); 
ಆಳೋಟಿಸೆ ನಿನ್ನ ತತ್ತ್ವಮ(ವಿ) ಸಂವಾದಂ ದುರಾಪಂ ಗುಣಾಬ್ಕಿಗಭೀರೆಂ | 4 
ಭವದೀಯಂ (ಶಾಂತಿಪು. ೮-೧೫೮) ; ಕಳಾವಿಭವದೊಳ್‌ ಭುಜವಿಕ್ರಮ ; 
ದೊಳ್‌ ಗಭೀರದೊಳ್‌ ಗರಿಮೆಯೊಳ್‌'. . . ನಿನಗಾರ್‌ ದೊರೆ ಮಾನ | 
ವರೀ ಧರಿತ್ರಿಯೊಳ್‌' (ಪುಪ್ಪಪು. ೮-೬೬) ; ಜೈಸೀಯ ಶಾಸನಂ ವಿಶ್ರುತ 
ಮಖಿಳಹಿತಂ ದೋಷದೂರಂ ಗಭೀರಂ (ಎಕ. 11, ೬೫-೨; 1313) ; 
ಪಾರಾವಾರ ಗಭೀರೆಂ,. . ಅಖಿಲ ಸುಜನಾಧಾರಂ (ಅಪ್ರತಿ. ೩೪-೧೪). | 45 


[ಸಂ.) 


| 


15 


ಶು 


0 


28 


90 


95 


೨೪.೨೦ 


ಗಮಕ 


ಗಭೀರಗುಣ (ನಾ). ೧. ಆಳವಾಗಿರುವಿಕೆ ; ಗಹನತೆ. ೨. ಉದಾತ್ತ 
ವಾದ ಗುಣ; ಘನತೆ; ಗಾಂಭೀರ್ಯ. ೧,೨: ಸಲೆ ಸಂದ ವಜ್ರ 

. ಪಂಜರಮನನಾರತಂ ಪಳಿವುತಿರ್ಪುದು [ಕಾ] ವಗುಣಂ ಪರೀಕ್ಷಿಸಲ್ಪರಧಿ 
ಯನೆ [ಯ್ಡೆ] ಆಕಿ [ವ] * ಪುದು ತನ್ನ ಗಭೀರಗುಣಂ. ..[ಕ]ಲಿ ಕನ್ನ 
ಭೂಪನ (ಸೌಇಇ. XX, ೫೦-೧೪; ?). [ಗಭೀರ* ಗುಣ್ಯಸ 

ಗೆಭೀರಧ್ವಾನ (ನಾ). ಘನವಾದ ಧ್ವನಿ: ಭೇರಿಯ ಗಭೀರಧ್ವಾನದಿಂ 
ದಿಗ್ಗಜಾವಳಿ ಕಂಪಂಗೊಳೆ (ರಾಜಶೇ. ೧೩-೭೭). [ಗಭೀರ ಧ್ವಾನ] 

ಗಭೀರನಿನದ (ನಾ). ೧. ೬ ಗಭೀರಧ್ವಾನ. ೨. ಘನವಾದ ಧ್ವನಿ 
ಯುಳ್ಳವನು: ದುಂದುಭಿ ಗಭೀರನಿನದಂ ದುಂದುಭಿ ಸಂವತ್ಸಕೋದ್ಭವಂ 
» »- ಪ್ರಂಪಂ (ಆದಿಪು. ೧-೩೩). [ಗಭೀರ + ನಿನದ] 

ಗೆಭೀರನಿನಾದ (ನಾ). - ಗಭೀರಧ್ವಾನ: ರಥಿಕರು' ತಾಗಿದರು ವಾದ್ಯ 
ಗಭೀರನಿನಾದದೇಳ್ಲೆಯಲಿ (ನಾಗಕು. ೧೮-೭೮) [ಗೆಭೀರ * ನಿನಾದ] 

ಗಭೀರವೃತ್ತಿ (ನಾ). ೧. ಗಂಭೀರವಾದ ವ್ಯವಹಾರ, ನಡೆವಳಿಕೆ. 
೨. ಆಳವಾಗಿರುವಿಕೆ. ೩. ಗಂಭೀರವಾದ ಶಬ್ದಾರ್ಥವ್ಯಾಪಾರ. 
೨,೩: ಸತತಗಭೀರವೃತ್ತಿಯಿನುದಾರತೆಯಿಂ ಜಗದೇಕಜೀವನಸ್ಥಿ ತಿಯಿನತಿ 
ಪ್ರಸಾದಗುಣದಿಂ ರಸಭಾವನಿಳಾಸದಿಂ ಕನಿಪ್ರತತಿ ನಿತಾಂತ ಸೇವ್ಯತೆ 
ಯಿನೊಂದಿ ಸರೆಸ್ವತಿಯಂದದಿಂ ಸರಸ್ವತಿ ದಯೆಗೆಯ್ಲೆ ನಮ್ಮೊಳನು 
ಕೂಲತೆಯಿಂದನೆ ನಿರ್ಮಳತ್ವಮಂ (ಕಾದಂಪೂ. ೨). 

[ಗಭೀರ + ವೃತ್ತಿ] 

ಗಭೀಕೋಕ್ತಿ (ನಾ). ಗಂಭೀರವಾದ. ನುಡಿ, - ಮಾತು: 
ಮುಕುಂದಂ ... ದಿವ್ಮ ಗಭೀರೋಕ್ತಿಯಿಂದಮಾಗಳ್‌ ಪೇಟ್ಹಂ 
(ಜಗವಿ, ೪-೮೧). (ಗೆಭೀರ + ಉಕ್ತಿ) 

ಗಮ, (ನಾ). ಸುವಾಸನೆ; ಪರಿಮಳ : ಆಕಾಶದ 'ಮ್ಮಾಗಣ ಧೂಪದ 
ಗೆಮವೇನೆ ಅತ ಬಸವಣ್ಣನ ಶಿನಪೂಜೆಯಾಗುವಾಗ ಆಕಾಶದ್‌ ಘಂಟಿ 
ಘಣೆಕೆಂದೊ (ನಾವದ. ೨೨೧-೧೦). "ಕಮ್ಮಿತ್ತು',"ಘಂ' ಪರಾ. 

ಗಮಗಮ (ದ್ವಿರುಕ್ತಿ). ಗಮಗಮಾ ಗಮಾಡಸತಾವ ಮಲ್ಲೀಗಿ 
(ಗಂಗಾತ. ೭೦-೧). ; ಕಾಫಿ ಮಾಡಬೇಕಮ್ಮ ಬಿಸಿಬಿಸಿಯಾಗಿರಬೇಕು, 
ಗಮಗಮಾಂತ ಇರಬೆ!ಳು (ಸ್ವಾಮಿಸ್ಲೇ. ೪೩). "ಮಗಮಗ' ಪರಾ. 
ಗನುಗಮ ಅನ್ನು - ಸುವಾಸನೆಯಿಂದ ಕೂಡಿರು: ಮಲ್ಲಿಗೆ 
ಹೂವಿನಿಂದ ಕೋಣೆಯೆಲ್ಲ ಗಮಗಮ ಅನ್ನುತ್ತಿತ್ತು (ರೂಢಿ). 
[ದೇ. ॥ ತಮಿ. ತುಳು. ಗಮಗಮ; ತೆಲು. ಗಮ್ಮು] 

ಗಮ್ಮ (ನಾ). ೧. ಹೋಗುವುದು; ಮುನ್ನಡೆ; ಚಲನೆ. ೨. ದುಡುಕು; 
ಚಪಲತೆ. ೩. ಅಲ್ಪಜ್ಞಾನ. [ಸಂ.7 

ಗಮಂಡ "ಗಾಮುಂಡ' ನೋ. 

ಗಮೆಕ (ಗು). ೧. ಸ್ಪಷ್ಟಪಡಿಸುವ; ಮನದಟ್ಟುಮಾಡುವ; 
ತಿಳಿಸುವ. (ನಾ), ೨. ಸಹಾಯಕವಾದ ಅರ್ಥ ವಿಶೇಷ: ಸಮನಿಸೆ 
ಸಾಪೇಕ್ಷಮುಮಾ ಸಮಾಸಮುಂ. ಪೆಜುಗುಮೆಲ್ಲಿಯಾನುಂ ಗಮಕಂ 
(ಕವಿರಾ. ೨-೯೩) ; ಇಲ್ಲಿ ಉತ್ಪ್ರೇಕ್ಷೆಗೆ. ಸರಿಯಾದ ಗಮಕ'ಗಳಿವೆ 
(ಧ್ವನ್ಯಾಲೋ. ೧೦೮). ೩. ಬಗೆ; ಕ್ರಮ; ರೀತಿ: ತಿಳಿದು ಕಾಲದ ಗತಿಯ 
ಗಮಕಂಗೆಳನಜಂದು ನಡೆವವರುಗಳು ನಿರ್ಮಳದಲೆಡಹದೆ ಬೆರಸಿಕೊಂಬರು 
ಮುಕ್ತಿರಾಜ್ಯ ವನು (ಕುವ್ಯಾಉ. ೪-೩೪). ೪, ಘನತೆ; ಗಾಂಭೀರ್ಯ; 
ಠೀವಿ; ಬೆಡಗು; ಸೊಗಸು; ಗತ್ತು : ಇದು ಚಿತ್ರಾ ಗಮಕಮಾ 
ಪರಿಯಾ ದರಹಾಸಮಾ ಬೆಡಂಗೆಂದಿನ ಭಂಗಿಯಲ್ಲಿದು (ಜಗವಿ. ೨-೮೦); 
ಮತಕಿಯಂ ಬುದ್ಧಿಯ ಜಾಹ್ಮೆಯಂ ಗಮಕಮಂ ಗಾಂಭೀರ್ಯಮಂ 
೬ ೬ ಶತಕಾರ್ಥಂ ಕೊಡದಿರ್ಪುದೇ' (ಸೋಮೇಶ. ೧೦೨) ; ಬಂದನು 
ಹಿಮವಂತದೇ ನನು ತನ್ನಯ ಮಂದಿವೆರಸಿ ಗಮಕದೊಳು(ಭರಡ,೩೬-೪). 


ಗಮಕಕಲೆ 


೫. ಉತ್ಸಾಹ; ಸಂಭ್ರಮ: ನಿನ್ನಯ ಕುವರಿ ತನ್ನಾಟಿಡೊಂದು 
ಗಮಕದಿಂ ಸಲ್ನೆಯಿನೆನ್ನ ಕಣ್ಗಳಂ ಕುರ್ಕಿ ನೋಯಿಸಿದಳ್‌ (ರಾಮಾಶ್ವ. 
೬೬-೨೪). ೬. ರಸೋಚಿತವಾದ ರಾಗಗಳನ್ನು ಸಂಯೋಜಿಸಿ 
ಸಹೃದಯರ ಮನಮುಟ್ಟುವಂತೆ ಕಾವ್ಯಗಾಯನ ಮಾಡುವ 
ಕಲೆ : ಗಮಕ:-ಶಾಸ್ತ್ರಶುದ್ಧನಾದ ಸಾಂಪ್ರದಾಯಿಕ ಹಾಡುಗಾರಿಕೆ, 
ಹಾಡಿನ ಹೃದಯವು ಸ್ಪಷ್ಟವಾಗುವಂತೆ ಹೇಳುವ ರೀತಿ (ಸಾಹಿವಿ. 
1 ಟಿಪ್ಪಣಿ); ಸಭೆಯು ಭಾರತೀನಂಜನೆಂಬನ ಗಮಕದಿಂದ . ; . ನರ್ತನ 
ಜಡೆ ಕೋಲಾಟಿಗಳಿಂದ ಆರಂಭವಾಗುತ್ತದೆ (ಸಂಸಕ. ೧೨೦); ಅರಸಿಕನಿಗೆ 
ಏಕೆ ಕಾವ್ಯದ ಗಮಕವು (ಇಂಚಾಪ. ೭೮-೭೮). ೩. ಬೋಧನೆ; 
ಉಪದೇಶ: ದಯೆಯಿಂದೊಳ್ಳಿನ ತೆಳ್ಬಿನಿಂ ಗುಣಗಣಾಳಂಕಾರದಿಂ 
ಮಾರ್ಗ್ಗ ನಿರ್ಣ್ಣಯದಿಂ ತತ್ವವಿಚಾರದಿಂ ಗಮಕದಿಂದಾಹಾರ 
ಭೈಸಜ್ಯ ಸಾಭಯ ಶಾಸ್ತ್ರಾಮಳದಾನದಿಂದಧಿಕನೆಂದಂದೊಳ್ಳಿನಿಂ ಶಾಸ್ತಿ 
ವರ್ಮನ ವಿಖ್ಕಾತಿ ಯನೊಂದೆ ನಾಲಗೆಯೊಳಿನ್ನೆ (ವಣ್ಣಿಪೋಂ 
(ಸೌಇಇ. XX, ೧೮-೨೦ ; 980). ಲೆ. ಉಪದೇಶ ಮಾಡುವವನು; 
ಬೋಧಕ: ಅನುಸ್ಟಾಣ ನಿಷ್ಠಿತಾತ್ಮರ್ನೆಗಲ್ನಾಗವಿಂಕರ್ಗ್ಗಮಕರ್ತ್ರ 
ತ್ರುರುಷ ಮುನೀಶ್ವರರ್‌ (ಸೌಇಇ. XI-i, ೧೧೬-೧೯; 1075). 
೯. [ನ್ಯಾಕ] ಸಮಾಸಗಳಲ್ಲಿ ಒಂದು: ಜನಿಯಿಸುಗುಂ ಸಂಖ್ಯಾ 
ಸರ್ವನಾಮ ಗುಣವಡನ ಕೃತ್ಪಪೂರ್ವಂ ಗಮಕಂ ತನಗತ್ವಂ ಪೆಜಗಿತ್ವಂ 
ತನಗಜಕಿಪದನಿಲ್ಲ ಕಮ್ಮ ಧಾರಯಮುದುವುಂ (ಶಮದ. ೧೬೮). 
೧೦. [ಸಂಗೀತ] ಬೇರೊಂದು ಶ್ರುತಿಯನ್ನು 1... ಸ್ವಂತ 
ಶ್ರು ತಿಸ್ಕಾ ನದ ಛಾಯೆಯಿಂದ ಮೂರ್ಛನೆಯನ್ನು ಮುಟ್ಟುವ ಸ್ವರ 
ವಿಶೇಷ" ಪದ ಕೊರಲಿಪನಫ್ಪುಕೆಯೆ[ಕೊಂಕುನ]ಯಂ ಚೇ 
ಪೊದರ್ಕೊದಳೆಲಕಿದಿಕ್ಕಿ ದಂತೆ ಸುತಿಯೊಳ್‌ ಸಮವಾಗಿರೆ .., ಮೇನಕೆ 
ಸರಸ್ವತಿ ಬಾಯ್ದೆಜಕೆದಂತೆ ಪಾಡಿದಳ್‌ (ಪಂಪಭಾ.. ತ ಭಜಿತೆ 
ಬೆಡಂಗು ಕಾಕು ಖಚರಂ ಗಮಕಂ ತಿರುಪಿಂಪು ನುಣ್ಪ್ಪ ನೇವಣೆ...ಕಳೆ 
ಯೆಂಬಿವಂ ಮೆಜಕೆದು ಬಾಜಿಸಿದಂ ಮುರವೈರಿ ವಾಸಮಂ (ಜಗವಿ. ೫-೩); 
ಆ ಶ್ರುಶಿಯೊಳಿಪ್ಪತ್ತೆರಡು ಗಮಕಮಕ್ಕು (ಮಂಗರಾ. ೨೩-೫). [ಸಂ.] 
ಗಮಕಕಲೆ (ನಾ). ಕಾವ್ಯಗಾಯನ ಮಾಡುವ ಕಲೆ: ಏನಿದು ನಿನ್ನ 
ಗಮಕಕಲೆ? ಅದ್ಭುತ (ಚಂದ್ರಹಾ. ೮೬). [ಗಮಕೆ + ಕಲ್ಕೆ] 
ಗೆಮಕರಿಸು (ಕ್ರಿ). ಪರಿಮಳಗೊಳಿಸು: ಗಮಕರಿಸಿ ಮಾರಿಗವುತಣ 
ಪೇಳ್ದ ಮಾಳ್ಕೆಯಿಂದ (ಘೋರಾಸು. ೧೧೪-೮). 
[ಆ ಗಮ್ಮ * -ಇಸ್ಕು] 
ಗಮಕವೆಖು (ಕ್ರಿ). ಸೊಗಸನ್ನು ಹೊಂದು; ಅಂದವಾಗು; 
ಶೋಭಿಸು : ರಂಗೆಸೆವ ಧ್ವಜಪಟಾವಳಿ ಛತ್ರಚಾಮರಗಳಿಂ ಗಮಕ 
ವೆತ್ತು ಕೈತಾಳ : ಜೀಗಟಿ ಗಂಟಿ... ನಾನಾ ವಾದ್ಯಘೋಷಣಂ 
(ಗುರುಚಾ. ೩-೪೩). [ಗಮಕ + ಪೆಜ್ಕು) 
ಗಮಕಳೆಸಪ್ತಕ (ನಾ). [ಸಂಗೀತ] ಕಂಪಿತ, ಸ್ಫುರಿತ, ನೀಲ, ಭಿನ್ನ 
ಸ್ಥಾವರ, ಆಹತ, ಆಂದೋಲಿತಗಳೆಂಬ ಏಳು ಬಗೆಯ ಗಮಕ: 
ಸುಗತಿಯಿಂದನುಬದ್ಧ ಗೂಡಿ ಪ್ರಗಣಿತಾಳತಿಯೆಸೆಯೆ ಸಂಧಿಸೆ ಗಮಕ 
ಸಪ್ತಕವು (ಬಸಪ. ೧೯-೧೦). [ಗಮಕ + ಸಪ್ತಕ] 
ಗೆಮಕಸಮಾಸ (ನಾ). - ಗಮಕ ೯: ಪರಪದದೊಳ್‌ ಕಾರೆಕಮುಂ 
ಪೂರ್ವಪದದೊಳ್‌ ಸಂಖ್ಯಾಸರ್ವನಾಮ ಗುಣವಚನ ಕೃತದಂಗಳಾವು 
ವಿರ್ದೊಡಂ ಗಮಕಸಮಾಸಮಕ್ಕುಂ (ಶಮದ. ೧೬೮ ವೃತ್ತಿ); ಸಂಖ್ಯಾ 
ಸರ್ವನಾಮ ಗುಣವಚನ `ಕೃದಂತಗಳು ಪೂರ್ವಪದವಾಗಿದ್ದು ಉತ್ತರ 
ಪದವು ಕಾರಕವಾಗಿದ್ದರೆ 'ಗಮಕಸಮಾಸ (ಕೈಪಿಡಿ. ೨೨). 
[ಗಮಕ + ಸಮಾಸ] 


೨೪೨ಗ 


0 


5 


35 


43 


ಗಮನಸೆಳೆ 


ಗಮಕಿ (ನಾ). (ಕಾವ್ಯಗಳನ್ನು) ಸಹೃದಯರ ಮನಮುಟ್ಟುವಂತೆ 
ಓದುವವನು, --ವಾಚನಮಾಡುವವನು :  ಲಿಪಿಯನೋದುವಂ 
ಗಮಕಿ ವಾಚಕನಕ್ಕು* (ಮಂಗರಾ. ೧೦೬-೧೬) ; ಕವಿ ಗಮಕಿ ವಾದಿ 
ಗ್ಥಿಪ್ರವರರ ಪಂಡಿತರ... ಓಲಗದೊಳಿರ್ದನಾಗಳ್‌' ಹರಿಗಂ 
(ಪಂಪಭಾ. ೩-೮೦) ; ಮಲ್ಲ ಜಟ್ಟಿಗಳ ಕವಿಗಳ ಗಮಕಿಗಳ ವಾದಿಗಳ 
(ಬಸರ. ೬-೨೪) ; ಉಬ್ಬಾಳು ಮಿಗೆ ಕೈನೆಗಹಿ ಕೈವಾರಿಸುವ ಗಮಕಿಗಳು 
(ಕುವ್ಯಾದ್ರೋ. ೪-೫೨). [ಸಂ. ಗಮಕಿನ್‌] 
ಗಮಕಿತೆ (ನಾ). ಗಮಕ ಕಲೆ; ಗಮಕ: ಸುಶ್ರಾವ್ಮವಾಗಿ ವಾಚಿಸಿ 
ಕುಮಾರವ್ಮಾ ಸನನ್ನು ಗಮಕಿತೆಯ ಪರಮ ಸ ಕ್ಕೆ (ಡಿ: ಆ ಗಮಕಿ 
ಧನ್ಯ ಗು (ಬಟ್ಟಲ. 6೪-೧೬). (ಸಂ. 'ಗಮಕಿತಾ] 
ಗಮಕಿಸು (ಶ್ರಿ). ಆತುರಪಡು ; ದುಡುಕು: ಫಕ್ಕನೆ ಬಂದಾಗ ಗಮಕಿಸಿ 
ಪಿಡಿಯಲು ಸಿಕ್ಕದೆ ಅತ್ತತ್ತ ತೊಲಗೆ (ಯನಳ.೮೮). (ಆ ಗಮ್ಮ * -ಇಸ್ಕು] 
ಗಮಕ: (ನಾ). ಸೊಗಸು; ಬೆಡಗು; ಠೀವಿ: ಗಂಧದ ಬೊಟ್ಟು 
ಗಮಕಿಲೆ ಇಟ್ಟು ಹಂಗನೂಲು ಹಾಕಿಯೆಷ್ಟು (ಶರೀಫ- ೩೭-೨). 
(೮ ಗಮಕ ./ ಮರಾ. ಗಮಕ, ಗಮಕಾ) 
ಗಮಗೆಮಿಸು (ಕ್ರಿ). ಹೆಚ್ಚಾದ ಸುವಾಸನೆಯಿಂದ ಕೂಡಿರು ; 
ಅತಿಯಾದ ಪರಿಮಳವನ್ನು ಹರಡು: ಸುಗಂಧ ಪ್ರವ್ಮಗಳಿಂದ 
ಗೆಮಗಮಿಸುವಂತೆ ನಿನ್ನ Wn ಧೂಪಹಾಕುತ್ತಿರುವರು (ಹುಟ್ಟಹ. 
೧೬೪) ; ಆ ಹೊತ್ತು ಮಸೀದೆಗಳೆಲ್ಲ ಗಮಗಮಿಸಿದವು (ಹಬ್ಬಿಬ. ೧೩). 
"ಮಗಮಗಿಸು' ಪರಾ. [ಗಮಗಮ -ಇಸ್ಕು] 
ಗೆಮಜು (ನಾ). ಸೊಕ್ಕು; ಅಹಂಕಾರ; ಗರ್ವ; ಮದ: ಮತ್ತೂ 
ನಿಮ್ಮ ಗಮಜಿನಾಗ ನೀವಿದ್ದಿರಿ (ಹೊಸಂಸಾ. ೫೪) ; ರಮಾಬಾಯಿ 
ಶ್ರೀಮಂತಿಕೆ ಗಮಜೆಲ್ಲಾ ಇಳಿಸಲೇಬೇಕು ಕೆಳಗೆ (ಬಾಂಡಾಯ. ೬೦); 
ಕೊಳ್ಳದ ಗಮಜಿತ್ತು (ದೀಪಹ. 11, ೧೯೩). 
[*- ಮರಾ. ಗಮಜಾ, ಗಮ್ಹಾ ; ಪಾಠ, ಗಮ್ಮಾ] 
ಗೆಮುಟು "ಗವುಟು' ನೋ. 
ಗಮನ, (ನಾ). ಸುವಾಸನೆ; ಕಂಪು: ಅಮ್ಮಾನ ಗುಡಿಸುತ್ತ 
ಗೆಮ್ಮಾನದೇನೀರೆ ಗಂಡು ಭೂತಾಳಿ ಗಜನಿಂಬೆ ಗಮನಕ್ಕೆ ಗೂಡು 
ಕಟ್ಟೀವೆ ಅರಗಿಳಿ (ಜಗೀತೆ. ೧೩). [< ಗಮ] 
ಗೆಮನ್ಮ (ನಾ). ೧. ಹೋಗುವುದು ; ನಡೆಯುವುದು; ಮುನ್ನಡೆ : 
“ಗವಕ್‌, ಗಮನಂ . , . ಗತಂಈ ೯ ಗಮನಂ (ಕಾಶಕೃ. ೭೬). 
೨. ನಡಗೆ; ನಡೆ: ದೃಢವಾದ ಮತ್ತು ಸುಂದರವಾದ ಗಮನದಿಂದ 
. ಕಿಟಿಕಿಯ ಮುಂದೆ ಹೋದಳು (ಮಲೆನಾ. ೬೬). ೩. ಸಂಭೋಗ; 
ಕೂಟ, "ಪರದಾರಗಮನ' ಪರಾ. ೪. ಲಕ್ಷ್ಯ; ಅವಧಾನ: ಅವರ 
ಜ್ಞಾನದ ಒರತೆ ಗಮನ ಮತ್ತು ಅಮೂಲ್ಮವೇಳೆ ಈ ಕಡೆಗೆ ಹೊರಳ 
ದಿರುವುದು (ದ್ರಾವಿವಿ. ೩. ಹಿನ್ನೆಲೆ). [ಸಂ] 
ಗಮನಗೇಡಿಕೆ (ನಾ). ಗಮನವಿಲ್ಲದಿರುವಿಕೆ: ಈ ಶೈಥಿಲ್ಮಕ್ಕೆ 
ನಿಶ್ಶಕ್ತಿಗೆ, ಅಡ್ಡಾದಿಡ್ಡಿಗೆ, ಗಮನಗೇಡಿಕೆಗೆ ಉರಣವಾವುದು? 
(ಕಒಸಾ. 2೧೭111, ಪೀಠಿಕೆ). [ಗಮನಗೇಡ್ಕು + -ಇಕೆ] 
ಗಮನ ಪ್ರಾಯೆಕ್ಲಿತ್ತ (ನಾ). [ಜೈನ] ಶ್ರಮಣರ ಪ್ರಯಾಣದಲ್ಲಿ 
ಉಂಟಾಗುವ ಕ್ರಿಮಿಕೀಟಾದಿಗಳ ಹಿಂಸೆಗಾಗಿ ಆಚರಿಸುವ 
ಪ್ರಾಯಶ್ಚಿತ್ತ: ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಸುದತ್ತಾಚಾರ್ಯರ್‌ 
ಪುರೋಪವನಮಂ ಸಾರ್ದರ್‌ (ಯಶೋಚ. ೧-೪೪). "ಪಂಧಾತಿಚಾರ' 
ಪರಾ. [ಗೆಮನ್ಯ * ಪ್ರಾಯಶ್ಚಿತ್ತ] 
ಗೆಮನಸೆಳೆ (ಕ್ರಿ). ಲಕ್ಷ ಶೋವನ್ನು ಎಳೆ; ಮನಸ್ಸನ್ನು ಸೆಳೆ: ಅತ್ತಣಿಂದ 
|. ಗಮನಸೆಳೆಯಲು ಹೇಳಿದೆ (ಬಾಣಆ. ಇ). 


ಗೆಮನಾಗನುನೆ 


ಗಮನಸೆಳೆಯುವ ಸೂಚನೆ - ಒಂದು ಗೊತ್ತಾದ ವಿಷಯದ ಬಗ್ಗೆ 
ಅಧಿಕಾರಿಗಳ ಗಮನವನ್ನು ಸೆಳೆಯಲು ಶಾಸನಸಭೆ ಮೊದಲಾದ 
ಕಡೆಗಳಲ್ಲಿ ಮಂಡಿಸಲಾಗುವ ಸೂಚನೆ : (calling attention 
10005 ಪಕ್ರಿನಿ. ೧೨) ; ವಿಧಾನಸಭೆಯಲ್ಲಿ ಗಮನಸೆಳೆಯುವ ಸೂಚನೆ 
ಯನ್ನು ಮಂಡಿಸಿದರು (ರೂಢಿ). 
[ಗೆಮನ್ಯ * ಸೆಳೆ] 
ಗಮನಾಗಮನ (ನಾ). ೧. .ಹೋಗುವುದು ಮತ್ತು ಬರುವುದು. 
೨. ತಿರುಗಾಟ; ಸಂಚಾರ: ಈ ಮಾರ್ಗದಿಂದಲೇ ಇಬ್ಬರು ಜಹಗೀರು 
ದಾರರೂ ಗಮನಾಗಮನಗಳನ್ನು ಇಟ್ಟುಕೊಂಡಿದ್ದರು (ಬೆನ್ನ ಬೇ. ೭೮). 
೩. ಹೋಗಿಬರುವ ರೊಢಿ; ಆಗಾಗ್ಗೆ ಭೇಟಿಕೊಡುವುದು : (8). 
೪. ಸಾಯುವುದು ಮತ್ತು ಹುಟ್ಟುವುದು: ಸಂಸಾರಾವಸ್ಥೆ ಯಲ್ಲಿ 
ಜೀವನಿಗೆ ಗಮನಾಗಮನ ಎಂದರೆ ಹುಟ್ಟುವುದು ಮತ್ತು ಸಾಯುವುದು 
ಈ ಪರಂಪರೆಯು ತಪ್ಪಿದ್ದಲ್ಲ (ಭಾತತ್ತ್ವ. ೫೩೫). 
[ಗಮನ + ಆಗಮನ] 
ಗಮನಾರ್ಹ (ಗು). ಗಮನಿಸಬೇಕಾದ; ಲಕ್ಷ್ಮ್ಯಕೊಡಲು ಯೋಗ್ಯ 
ವಾದ: ಇಂಥ ಸಂದರ್ಭಗಳಲ್ಲೆಲ್ಲಾ ಗಮನಾರ್ಹವೆಂದು ಅರ್ಥಪೂರ್ಣ 
ವೆಂದು ತನಗೆ ತೋರಿದ ಅಂಶಗಳನ್ನು ಮಾತ್ರ . . . ಆರಿಸಿಕೊಳ್ಳುತ್ತಾನೆ 
(ಸಮಾಲೋ. ೧೧೩), [ಗಮನ್ಯ * ಅರ್ಹ] 
ಗಮನಾಲಸೆ (ಗು). ನಡಿಗೆಯಲ್ಲಿ ಮಂದವಾದ, --ನಿಧಾನವಾದ : 
ಅಚ್ಕುತಂ ಬಳೆಯೆ ತನ್ನುದರಾಂತರದೊಳ್‌ ತದೀಯ ನಿರ್ಭರ ಭರದಿಂದ 
ವಾದ ಗಮನಾಲಸನೃತ್ತಿಯನೇನನೆಂದಪೆಂ (ಜಗವ. ೨-೯೭). 
[ಗಮನ್ಮ + ಆಲಸ] 
ಗಮನಿ, (ನಾ). ೧. ಮೋಸಗಾರ; ಠಕ್ಕ; ವಂಚಕ: (೪) 
೨. ಪ್ರವೃತ್ತಿಮಾರ್ಗವನ್ನು: ಹಿಡಿದವನು; ಇಹಲೋಕಾಸಕ್ತಿ 
ಯುಳ್ಳವನು ; ಲೌಕಿಕ: ಶರಣ ಗಮನಿಯಾದಡೆ ಕಿಜ್‌ದೆಂಬರು ಶರಣ 
ನಿರ್ಗಮನಿಯಾದಡೆ ಹಿರಿದೆಂಬರು (ಅಖಂಡೇ. ೩೦೬-೮೯). 
(ಸಂ. ಗಮನಿನ್‌] 
ಗೆಮನ್ಮಿ (ನಾ). ಒಂದು ನಾಡಿ: ಧಮನಿ, ಗಮನಿ, ಲೋಳೆ, ಧೃತಿ 
ಸರ್ವಗಾ ಎಂಬೈದು ನಾಮವನುಳ್ಳ ನಾಡಿಯು . . . ಐದು. ಬೆರಳಿಗೂ 
ಪ್ರಧಾನವಾದ ಹೆಬ್ಬೆಟ್ಟಿನ ಮೂಲದಲ್ಲಿರುವ ನರದಮೇಲೆ ಸಣ್ಣನಾಗಿ 
ಕಾಣಬರುವುದು (ಸಕವೈ. ೧೦). [ಸೆಂ ಗಮನ 
ಗಮನಿಕೆ (ನಾ). [ಜೈನ] ಅನ್ವಯವಾಗುವಿಕೆ; ಹೊಂದಾಣಿಕೆ 
ಯಾಗುವಿಕೆ: ಅಗಸಡೊಳಡರ್ದು -ಪರೆದಿರದೀಗಡೆ ನಿರ್ವಾಣರೇಖಿ 
ಗೊಂಡನೊ ಬಿದಿಯೆಂಬೀ ಗಮನಿಕೆಯಂತಾದೇವಾಗನು[ನ]ದ ಚೆಲ್ವು 
ವಾಗಗೋಚರಮಲ್ರೇ (ಶಾಂಕಿಪು. ೧೦-೫); ಸಾಮಾನ್ಯ ಗುಣಸ್ಥಾನ 
ದೊಳ್ಬೇಳ್ಡಂತೆ ಗಮನಿಕೆಯಜಸಿಯಲ್ಪಡುಗುಂ (ಗೊಮ್ಮ ಸಾ. ೨೦-೧); 
ಸ್ತ್ರೀವೇದಿಗಳೊಳ್ಳೇಳ್ಹಂತಪ್ಪುವು ಗಮನಿಕೆಯುಮಾ ಪ್ರಕಾರಮೆಯಕ್ಕುಂ 
(ಗೊಮ್ಮಸಾ. ೨೦-೬). [ಸಂ. ಗಮನಿಕಾ) 
ಗಮನಿಸು (ಕ್ರಿ). ೧. ಹೋಗು ; ನಡೆ: ಎನುತ ಮೆಲ್ಲನೆ ಗಮನಿಸುತ್ತಂ 
ಘನವನಾಂತರದೊಳು ಪೊಗುತ (ಬಸಪು. 3೬-೩೪), ಭೂಕಾಂತನೋಲಗಕೆ 
ಗಮನಿಸಿ ತನ್ನೃಪಾಲನಂ ಕಂಡು (ಪದ್ಮರಾ. ೬-೫); ಹಿರಿದಾಗಿ ವನದಲಿ 
ತೊಳಲಿದಿರಿ ಸಾಕಿಂದು ಗಮನಿಸಿರೆಂದು ಬೀಳ್ಕೊಟ್ಟ (ನಳಡ. ೨-೪೭). 
೨. ಲಕ್ಷ್ಯಕೊಡು; ಗಮನಿಸು : ನಾವು ಕಾಣುವ ನೃತ್ಯಗಳಲ್ಲಿ ಒಂದು 
ಮೂಲಭೂತವಾದ ಸಾಂಪ್ರದಾಯಿಕ ಐಕಮತ್ಮ ವನ್ನು ಗಮನಿಸಬಹುದು 
(ಭಾರಜಾ. ೨೫) ; ಅವನು ಅದನ್ನು ಗಮನಿಸಲೇ ಇಲ್ಲ (ಡೆಂಗಾಳ್ವ. ೬೭). 
[ಗಮನ + -ಇಸ್ಕು] 


RS SSS SSS 


ಪಿ೪೨.೨ 


5 


0 


5 


80 


ಗಮ್ಮ 

| ಗಮನೀಯ (ಗು). ೧. ಹೋಗಬೇಕಾದ ; ಪ್ರವೇಶಿಸಲು ಸಾಧ್ಯ 
ವಾದ. ೨. ಗಮನಿಸಬೇಕಾದ ; ಲಕ್ಷ್ಯ ಕೊಡಬೇಕಾದ. (ನಾ). 
೩. ಗಮನಿಸಬೇಕಾದುದು; ಲಕ್ಷಿಸಬೇಕಾದುದು : ಅವರು ಕಚೇರಿ 
ಗಳಲ್ಲಿ ತಂಬೂರಿಯನ್ನು . , . ಮಲಗಿಸಿಟ್ಟುಕೊಂಡಿರುತ್ತಿದ್ದರೆಂಬುದು. 
ಗಮನೀಯ (ಸಂಗೀತ. ೯)- [Aೆಂ. 


| ಗಮನೇಂಗಿತೆ (ನಾ). (ಬೇರೆಡೆಗೆ) ಹೋಗುವ ಮನಸ್ಸುಳ್ಳವಳು : 


ಪೊಆಗನೆ ನೋಟ್ಟಡೆ ಬೇಸರ ತೆಅಪಂ ನುಡಿದೊಡೆ ವಿಭೂಷಣಂಗಳ 
ನುಡಿಯಿಂ ಮಜವಡೆಯಂದಂ ಸತಿ ಕೇಳ್ಪಿಅತೆ ನೀನೆಂದುಮಟ್‌ಗೆ 
ಗಮನೇಂ[ಪಾಠಾಂ. ಳೀಂ]ಗಿತೆಯಂ (ಮದತಿ. ೧೧-೩೮). 
[ಸಂ. ಗಮನೇಂಗಿತಾ (ಗಮನ + ಇಂಗಿತ* -)] 
ಗೆಮಲು (ನಾ). ವಾಸನೆ; ಕಂಪು: ಬಾರಿಬಾರಿಗೆ ಮೆಯ್ಯವಾಸನೆ 
ತೋರುತಿದೆ ಹೊಸ ಗಮಲು ನಿಶಿಚರ (ವಾಲಿಕಾ. ೬). 
[ಗಮ್ಮ + -ಅಲು (ಆ -ಅಲ್ಫ್‌)) 
ಗಮಸಾಲೆ (ನಾ). ಒಂದು ಬಗೆಯ ಸುವಾಸನೆಯ ಅಕ್ಕಿ: (8). 
ಸಿ [ಗಮ್ಮ + ಸಾಲೆ] 
ಗೆಮಾಡಿಸು (ಕ್ರಿ). - ಗಮಾಯಿಸು: ಗಮಗಮಾ ಗಮಾಡಸತಾವ 
ಮಲ್ಲೀಗಿ (ಗಂಗಾತ. ೭೦-೧) ; ದೋಸೆಯ: ಕಂಪು ಗೆಮಾಡಿಸುತ್ತಿತ್ತು 
(ಕೂಢಿ). (೧. ಮರಾಠಿಯ ಘಮಘಮಾಟಿದಿಂದ ಬಂದಿರಬಹುದು] 
ಗಮಾಯಿಸು (ಕ್ರಿ). ಗಮಗಮಿಸು; ಸುವಾಸನೆಯನ್ನು ಹರಡು: 
ಹಲಸಿನ ವಾಸನೆ ಗಮಾಯಿಸುತ್ತಿದೆ (ರೂಢಿ). 
. [< ಗಮ್ಮ *-ಇಸ್ಯು./ ತುಳು. ಗಮಾಯಿಸು] 
ಗಮಾರ, ಗವಾರ (ನಾ). ಹಳ್ಳಿಗ; ಗಾವಿಲ; ಅನಾಗರಿಕ; ಒರಟ: 
ಅವನಂಥ ಜನರು ಮನುಷ್ಯರೇ ಅಲ್ಲ ಬರೇ ಗಮಾರರು (ತಾಯಿ. ೧೦೪); 
'ದೀನ, ದಲಿತ, ಬಡವ, ಗಮಾರ ಚೆಂಗೂಲಿ ಎಂದು ಸುಮ್ಮನೆ 
ಕೂಗೆಬ್ಬಿಸುತ್ತಿದ್ದರೆ ಸಾಲದು (ಚೆಂಗೂಲಿ. ೪). ಗೆವಾರ: “ಹಳ್ಳಿಗ” 
(ಜಾನಕೋ. ೪೬). 
[ಪ್ರಾ. ಗಮಾರ. / ಹಿಂ. ಮರಾ, ಗಂವಾರ್‌) 
ಗೆಮಿಯಿಸು "ಗಮಿಸು? ನೋ. 
ಗಮನಿಸು, ಗಮಿಯಿಸು (ಕ್ರಿ). ೧. ಹೋಗು; ನಡೆ; ಸಾಗು: 
*ಗಮಿಸು - ಗಮಕತ್ವೇ * (ಕಮಧಾ); ಕಾಶೀಪುರಾಭಿಮುಖನಾಗಿ ಗಮಿಸಿ 
(ಪದ್ಮರಾ. ೧೩-೨೮) ; ಅರಸ ಮೃಗ ಘನವಿಂದು ಬೇಂಟಿಗೆ ಗಮಿಸಬೇಕೆನೆ 
(ನಳಚ. ೨-೯) ; ಅವಳು ಹಾದಿಯ ಕಡೆಗೆ .ಗಮಿಸಿದಳು (ನವನೀ. ೨೩) ; 
ವಯಸ್ಸಿಗೆ ಬಂದ ಮಗಾನ ಸತ್ತುಹೋದ ಮ್ಯಾಲ ಆ ಊರಾಗ ಇದ್ದು 
ಜೀವ ಗಮಿಸೀತೇಸ್ರಿ? (ಮಾಡಿಮ.. ೧೨೪). ೨. ತಿಳಿದುಬರು : 
ಅಮರೆಗಣವಾತತೋ ಯಂ ಸಮನಿಸಿರೆ ನಾಮದಿಂದಂ ಗಮಿಸಿತಿದು ನಾಕಿ 
ಯಿಂದಂ ರಮಣಿಯಜಕಿ ನೀಂ ಮಯೂರೆಂ (ಛಂದೋಂಬು. ೨-೧೦೫). 
ಗಮಿಯಿಸು: ೧. ಇನಿತು ಗೆಂಟಾಗಿಯುಂ ಮದನದಹನಸಂತಸ್ತ 
ನಾದೆನ್ನನಾ ಸ್ವಭಾವಸರೆಸೆಯ ಸರಸತೆಯ ರಕ್ಷಿಸಿದಪುದು. . . ಆ ದಕ್ಷಿಣ 
ಹೃದಯೆಯ ದಕ್ಷಿಣತ್ವಮೆ ಗಮಿಯಿಸಿದಪುದು (ಕಾದಂಉ. ೪೦೪); ಇದು 
ನೆನೆದಾಕಾರಂ ಮಾಡುವ ಫುನಪದದೊಳ್‌ ಗಮಿಯಿಸುವ ವಿದಿತ 
ಲಸದ್ವಿದ್ಯಾಮಣಿ ಮುದ್ರಿಕೆ (ಜಯಕಾ. ೪-೬). [ಗಮ್ಯ -ಇಸ್ಕು] 
ಗಮ್ಮ (ನಾ). ೧. ಬೇಗೆ; ಸೆಕೆ; ಉಷ್ಣ: *ಗನ್ಮುವೆನೆ ಘರ್ಮವೆಂದಕ್ಕು? 
(ಕಶರ. ೧೨೨); ಊಷ್ಮದ ಗಮ್ಮಕ್ಕೆ ಬೆಮರ್ಶು (ವಡಸಂ. ೫೬೬-೧೬ ಟೀಕೆ); 
ಮಧ್ಯಾಹ್ನದ ಅಸಹನೀಯವಾದ ಬೇಗುದಿ" ಇದೀಗ ಕಡಿಮೆಯಾಗಿದ್ದಿತು. 
ಆದರೂ ಗಮ್ಮ ಮಾತ್ರ ಇನ್ನೂ ಇದ್ದಿತು (ಪ್ರೇಮತ ೪0). ೨. ಬೆವರು. 
"ಗಮ್ಮುಟ್ಟು' ಪರಾ. [< ಸಂ. ಘರ್ಮ] 


ಗಮ್ಮಕುಚ್ಚು 


ಗಮ್ಮಕುಚ್ಚು (ಕ್ರಿ). ಸೆಕೆಯಾಗು; ಬೇಗೆಯಾಗು :- ಸಿಟ್ಟಗೆದ್ದು | 
ನಮಗೆ ಗಮ್ಮಕುಚ್ಚಿದಂತಾಗಿ ಬೆವರು ಬಂದು (ನಿರಾಭ. ೧೬೨) ; ಇಂದು 
ಕಾರ್ಮೋಡ ಕವಿದು ಗಮ್ಮಕುಡ್ಚುತ್ತದೆ (ಇಪ್ಪಕ. ೨೬೨). 1 
[ಗಮ್ಮ * ಕುಚ್ಚು, (ಆ ಕುದಿಸು)) 

ಗಮ್ಮುಗಾವು (ನಾ). ಬೇಸಗೆಯ ಕಾವು, ಸೆಕೆ: 
ತಿಳಿಸಬೇಡವೆ ಬಂದು ಬೇಸಗೆ ಮುಂಬನಿ (ಹಾಡುಪಾ. ೪೪-೪). | 
[ಗಮ್ಮ * ಕಾವ್ಯ (ಆ ಕಾಯ್ಬು,)] | 
| 


ಗೆಮ್ಮತು "ಗಮ್ಮತ್ತು? ನೋ. 
ಗಮ್ಮತ್ತು, ಗಮ್ಮತು (ನಾ). ೧. ಠಿ£ವಿ; ಜರ್ಬು; ಗತ್ತು: | 
ಹಮ್ಮುಗಾರಿಕೆ ನುಡಿಯನಾಡದಿರು ತಾನಿಲ್ಲದಿರ್ದರೀ ಭೂವಲಯವಾ |10 
ಗಮ್ಮತ್ತಿನರಸುಗಳ್‌ ಮಡಿವರೇ (ಪರಶು. ೩೯-೪೮); ನಮ್ಮ ಹೊನ್ಮೂರಿಗೆ 
ಹೋಗಿ ನೋಡಿ ಆವಾಗ ಗೊತ್ತಾಗುತ್ತದೆ ಹಳ್ಳಿಯ ಹಬ್ಬದ ಗಮ್ಮತ್ತು 
ಕಿಮ್ಮತ್ತು (ಸುವಸಂ.೪೬) ; ಯಳಂದೂರು ಜಹಗೀರುದಾರ್ರನ್ನೆ ಬಿಟ್ಟರೆ, 
ಈ ಗತ್ತು, ಈ ಗಮ್ಮತ್ತು, ಯಾರಿಗುಂಟು? (ಮಲ್ಲಿ. ೨೫) 1 ಗಾಣಿಗರ 
ಹುಡುಗಿಯ ಗಮ್ಮತ್ತು ನೋಡಯ್ಯ (ಹಳ್ಳಿಯ. 6೩). 'ಗಮ್ಮತು: 
೨. ತಮಾಷೆ; ವಿನೋದ; ಮೋಜು: ನಾನು ಅ ಮುದುಕರೊಂದಿಗೆ 
ಗಮ್ಮತು ಮಾಡುವವನಿದ್ದೇನೆ (ಚೆಂದುಟ. ೯೭). 
ಗಮ್ಮತ್ತುಮಾಡು ಇ ತಮಾಷೆ ಮಾಡು; 


15 


ವಿನೋದ ಮಾಡು: 
ಟಳಕರ ಮಿತ್ರರು ಅವರಿಗೆ ತಿಳಿಯದಂತೆ ಗಮ್ಮತ್ತು ಮಾಡಿದ್ದರು 
(ಸ್ಮೃತಿಚಿ, ೧೨೩). 


| 
ಗ 
[*-ಮರಾ, ಹಿಂ. ಗಮ್ಮುತ್‌ .! ತುಳು. ತೆಲು. ಗಮ್ಮತ್ತು] 
ಗಮ್ಮನೆ, (ಅ). ೧. ಬೇಗನೆ; ತಕ್ಷಣ; ಶೀಘ್ರವಾಗಿ: “ಬಿಮ್ಮನೆ 
ಗಮ್ಮನೆ ವಹಿಲಂ” (ಚತುನಿ. ೮೧) ; ಇನ್ನಂತುಟು ಪೇಟ್ದು ಕೆಮ್ಮಗಿರೆ 
ಗಮ್ಮನೆ(ಪಾಠಾಂ. ತಪ್ಪದೆ] ಕಮ್ಮರಿಯೋಜನಾಗನೇ (ಅದಿಪ. ೨-೬೧) ; 
ಇನಿಸಾನುಂ ಬೇಗದಿಂ ಗಮ್ಮನೆಟ್ಚಿತ್ತು (ಲೀಲಾವ, ೫-೧೭) ; ಒಮ್ಮೆ 
ಸದ್ಗುರುವಿನುಪದೇಶವಪ್ಪಡೆ ಗಮ್ಮನೇ ಮುಕ್ತಿ (ಸರ್ವಜ್ಞ. ೬೮); ಕಾಸಲೈೈ 
ಪರಿಹರಿಸೆ ನುಡಿಯಲಮ್ಮದೆ ಸುಮ್ಮನಾಗಿ ಗಮ್ಮನೆ ಚರಣದೆಡೆಗೆ ನಡೆತಂದೆ 
ಜೀಯ (ವೆಂಕಾರಾ. ೨-೨೮-೩೨), ೨. ಸುಮ್ಮನೆ; ಮೌನವಾಗಿ: 
ಒಮ್ಮನವ ಮಾಡೆ, ಗಮ್ಮನೆ ನಡೆಯೆ, ಫಳಿಲೆಂದು ಪೋಗೆ, ಧಿಗಿಲೆಂದು 
ಹತ್ತೆ (ಶಿವಗೀ. ೮೦೧ ವ). 
[ದೇ. ॥ ತೆಲು. ಗಮ್ಮನೆ] 
ಗಮ್ಮನೆ (ಅ). ಸುವಾಸನೆಯಾಗಿ; ಸುಗಂಧದೊಡನೆ: ಮುಗುಳ್ಗಳ 
ಮಾಲೆ ಸುಯ್ಯ ನರುಗಂಪಿನೊಳಿರ್ಮಡಿ ಗಮ್ಮನಾಗೆ (ವರ್ಧಪು. ೧-೬೪). 
(ಆ ಕಮ್ಮನ್ಶೆ) 
ಗಮ್ಮಿಡು (ಕ್ರಿ). ಗಂ ಎಂದು ಧ್ವನಿಯುಂಟಾಗು ; ಪ್ರತಿಧ್ವನಿಸು: 
ನಿನ್ನ ಕಾವಗ್ಗಳೆಯರಿಲ್ಲಕಟಿನುತ ಮುಂದಕೆ ನಿಲುಕಿ ಹೊಯ್ದನು ಗೆಗನ 
ಗ[ಪಾಕಾಂ. ಘ, ಘು]ಮ್ಮಿಡೆ ಕಲಿವಿಭೀಷಣನ (ತೊರರಾ. ೬-೧೪-೨೫). 
[ಆ ಘಂ + ಇಡು] 
ಗೆಮ್ಮು (ನಾ). ಅಹಂಕಾರ; ಗರ್ವ: ಹಮ್ಮುಯೆಂಬೊದೆ ಎಮ್ಮೆ 
ಗಮ್ಮುಯೆಂಬೋದೆ ಹಗ್ಗ ಹೆಮ್ಮೆಯೆಂಬೊದೆ ಅದಕೆ ಧಮ್ಮಗುದ್ದಿ 
(ಪುರಂದ. ೨-೫೫-೧) ; ಎಲ್ಲ ಜನಗಳಿಗಿಂತ ಬಲ್ಲಿಹೆವು ನಾವೆಂದು ಇಲ್ಲದ 
ಗಮ್ಮುು ಗರುವಿಕೆಯ ತೋರೂತ ಹಲ್ಲಾಗ ಸಿಕ್ಕಿಹರು ಯಮದೂತರ 
(ಸಿದ್ಧು. ೧೬-೬೫). [2] 
ಗೆಮ್ಮುಟ್ಟಿ (ಕ್ರಿ). ಬೆವರು ಹುಟ್ಟು; ಬೆವರು: ಧುಳುಧುಳುನಟ್ಟಿ 
ಬಹ ಗೋಪಾಲಂಗೆ. ಗಮ್ಮುಟ್ಟ ಶೀಡಿದರೋರ್ವಗೊಂದೊಂದಂಬ 
ಕುರುವರರು (ಜಿನಭಾ. ೫೭-೧೧). 


30 


45 
[ಗಮ್ಮ + ಪುಟ್ಟು; 


೨೪.೨೩. 


ಗಯಾಳೆ 


ಗಮ್ಮ್ಮೈಸು (ಕ್ರಿ). ತಾಪಹೊಂದು ; ಬೇಗೆಗೊಳ್ಳು (?) : ತಂದೆಯನು 
ಕಾಣುತ್ತಲಡಿಗಡಿಗೆ ಗಮ್ಮೈಸಿದನು ಮೃತ ಸರ್ಪನಂ ಕಂಡು ಕಂಠದೊಳಗೆ 
(ತುರಂಗ. ೬-೪). [ಗಮ್ಮ + - ಇಸು] 

ಗಮ್ಯು (ಗು). ೧. ಹೋಗಬಹುದಾದ ; ಹೋಗಶಕ್ಕು. "ಗಮ್ಯಸ್ಥಾನ" 
ಪರಾ. ೨. ತಿಳಿಯಲು ಶಕ್ಕವಾದ ; ತಿಳುವಳಿಕೆಗೆ ನಿಲುಕುವ : 
ನಿತ್ಯಮಮೂರ್ತಂ ಕೇನಲಗಮ್ಮಂ ಸದಾನುಮೇೇಯೆಂ ಕಾಲಂ 
(ಸ 00% ಮಾ. ೧-೪೬); ಇವು ಪ್ರಯೋಗಗಮ್ಮ ೦ಗಳೆಂದಆಿವುದು 
(ಶಮದ. ೨೪೧ ಆಡಿಟ) ; ದೇವ ಜೀಯ ಮದೀಯ ಮಾನಸ ಭಾವಗಮ್ಯ 
(ಬಸಪು. ೫೭-೬೩). ಡಿ ಸಂಭೋಗಕ್ಕೆ ಯೋಗ್ಯವಾದ : "ಗಮ್ಯೆ' 
ಸರಾ, (ನಾ). ೪. ಹೋಗಬೇಕಾದ ಸ್ಥಳ; ಗುರಿ: ಭವದುರ್ಗ 
ವಿಸಿನದೊಳು ಗಮ್ಮವರಿಯದೆ ತೊಳಲಿ (ಗಣೇಶ. ೩೭-೧). [ಸಂ.] 

ಗೆವ್ಯುಗಮಕಭಾವ (ನಾ). [ಕಾವ್ಯಮಾ] ತಿಳಿಯಬೇಕಾದುದಕ್ಕೂ 
ತಿಳಿಸುವಂತಹುದಕ್ಕೂ ಇರುವ ಸಂಬಂಧ; ಸ್ಥಾಯೀಭಾವಕ್ಕೂ 
ಅನುಭಾವಕ್ಕೂ ಇರುವ ಸಂಬಂಧ: ಸ್ಥಾಯಿಭಾವಕ್ಕೆ ವಿಭಾನ 
ಗಳೊಡನೆ ಜನ್ಮಜನಕ ಭಾವ ಎಂದೂ ಅನುಭಾವಗಳೊಡನೆ ಗಮ್ಮ 
ಗಮಕಭಾನ ಎಂದೂ . . . ಹೆಸರು (ಭಾರಮಾ. ೩೬೦). 

[ಗಮ್ಮ * ಗಮಕ + ಭಾವ್ಯ] 

ಗಮ್ಯವಡು (ಕ್ರಿ).ಮನದಟ್ಟಾಗು; ತಿಳಿ; ವಿದಿತವಾಗು: ಸಮ್ಮಗೀಶ್ವರ 

ನೆಂಬ ದೃಢತೆ ಗಮ್ಮ ವಟ್ಟಳವಟ್ಟು ನಿಂದಿತು (ಭರಡ. ೫೪-೬೨). 
[ಗಮ್ಮ * ಪಡು] 

ಗಮ್ಯಸ್ಥಾನ (ನಾ). ಹೋಗಿ ಸೇರಬೇಕಾದಸ್ಥಳ; ಉದ್ದೇಶಿತ ಸ್ಥಳ: 

ವಕೀಲ ಸಾರಥಿಗೆ ಗಮ್ಮಸ್ಥಾನದನ್ನು ಸೂಚಿಸಿದನು (ಪುನರು. ೩೪೮). - 
[ಗಮ್ಮ * ಸ್ಥಾನ] 

ಗಮ್ಮೆ (ನಾ). ಸಂಭೋಗಕ್ಕೆ ಯೋಗ್ಯಳಾದವಳು ; ರಮಿಸಬಹು 
ದಾದವಳು : ಗಮ್ಮೆಯಲ್ಲದ ಸತಿಯನಾವನು , . . ರಮಿಸುವನೊ 
(ನಿಭಾಗ. ೫-೧೧-೨೮). [ಸಂ. ಗಮ್ಮಾ) 

ಗಯಣ್ಣ (ನಾ). ಒಬ್ಬಾತನ ಹೆಸರು: ಸೂಗೂರ ಗೋಪಾಳದೇವನ 
ಮಗ ಗಯಂಣನು ಬೈರವೋಜಂಗೆ -(ಎಕ.. ೪11, ಶಿವಮೊ. ೯೪-೨ ; ?). 

[? + ಅಣ್ಣ) 


ಗೆಯಹಕ್ಕಿ (ನಾ). ಒಂದು ಬಗೆಯ ಹಕ್ಕಿ : “ಕುಕ್ಕುರಃ-ಗಯಹಕ್ಕಿ? 


(ನಾಚಿರಾ. ೧೧೫). [2+ ಹಕ್ಕಿ (< ಪಕ್ಕಿ) 

ಗಯಾವಳೆ, ಗಯಾವಾಳ (ನಾ). ೧. ಗಯಾಕ್ಷೇತ್ರದಲ್ಲಿ ವಾಸಿಸು 
ವವನು, ಯಾತ್ರಿಕರು ಕೊಡುವ ದಾನದಿಂದ ಜೀವನ 
ಮಾಡುವ ಬ್ರಾಹ್ಮಣ. ೨. (ಆಲಂ) ಒತ್ತಾಯದಿಂದ ಯಾಚಿಸಿ 
ಪಡೆಯುವವನು ; ಸುಲಿಯುವನನು : (ಕಿ). ಗಯಾವಾಳ : (9). 

[4- ಮರಾ. ಗಯಾವಳ್‌; ಹಿಂ. ಗಯಾವಾಲ್‌. ; ತೆಲು. 

ಗಯಾವಾಳೀ] 

ಗೆಯಾವಾಳೆ "ಗಯಾವಳ? ನೋ. 

ಗೆಯಾಳೆ, ಗಯ್ಯಾಳ (ನಾ). ೧. ದುರ್ಬಲನಾದವನು; ಹೇಡಿ; 
ಪುಕ್ಕ: ಆ ಗಯಾಳರ ಗಾವಿಲರ ನಿರ್ಭಾಗಢೇಯರ ಮಾಡಿಯುತ್ತರ 
ಭಾಗದಲಿ ತಿರುಗಿತ್ತು ಪಾಳೆಯ (ಕುವ್ಕಾಸ. ೩-೨೪); ಈ ಮಿಡುಕುಳ್ಳ 
ವರು ಮಹಿಯಲಿ ನಾಗಪುರದರಸುಗಳು . . . ಭಾವಿನಲೀ ಗಯಾಳರ 
ಗರ್ವವೇನು ನಿಮಿತ್ತವಾಯ್ತೊಂದ (ಕುವ್ಕಾಸ. ೨-೬೬). ೨. ಕಪಟಿ; 
ಕುಹಕಿ; ಧೂರ್ತ: "ಗಯಾಳವಿದ್ಯ' ಪರಾ. ಗಯ್ಯಾಳ ಕ 
೬೨. ಪೇಳಲಾನೊರ್ವ ಸಮರ್ಥನೆ ಬಾಗಿಲೊಳ್‌ ಭಾಳಾಂಬಕನಿರಲಾಗಿಕೇಳ 
ಬೇಕಾತ ನಿರೂಪಿಸಿದಡೆ ಗಯ್ಯಾಳನ ಶಿಕ್ಷಿಪುದೆಂದ (ನೋಹತ. ೩೫-೫೫) ; 


ಗೆಯಾಳೆನಿದ್ಯ 


ಹೋಳು ಬೆಳ್ಳೆಲೆ ಕರ್ಪುರೆಗಳ ತಿಂಬ ಗಯ್ಯಾಳರ - ತಹುದಚ್ಚರಿಯೆ 
(ಕುರಾಸಾಂ. ೨೪-೪೪). "ಗಯ್ಯಾಳಿ' ಪರಾ. 
[ದೇ. ॥ ತಮಿ. ಕೈಯಾಳಿ ಎ ತೊಂದರೆಕೊಡು ; ತುಳು. ಗಯಾಳ್‌] 
ಗಯಾಳವಿದ್ಯ (ನಾ). ಕುಹಕ; ಕುತಂತ್ರ: ತಿಳಿಯಲೀ ಭುವನಂಗ 
ಳೊಡೆತನ ಕೆಲಬರದೊ ತೆನ್ನೆದೊ ವಿವೇಕಿಸಿ ಗಳಹದಾದೆ ಗಯಾಳವಿದ್ಯನೆ 
ನಮ್ಮ ಕೂಡೆಂದ (ತೊರರಾ. ೬-೨-೪೨). [(ಗಯಾಳ + ವಿದ್ಯ) 
ಗಯ್ಯಾಳೆ "ಗಯಾಳ?' ನೋ. 


ಗಯ್ಯಾಳಿ, ಗೈಯಾಳಿ (ನಾ). ದುಷ್ಟ ಸ್ವಭಾವದ ಹೆಂಗಸು; 


ಧೂರ್ತೆ : ಮೇಲಟ್‌ಯದೆ ಕೊಟ್ಟಿನೀ ಗಯ್ಯಾಳಿ [ಪಾಠಾಂ. ಘಾತಾಳಿ] 
ಗಸುರಾಮರರ ಸಂಗ್ರಾಮದಲಿ ವರವೆರಡ (ತೊರರಾ. ೨-೨-೩೮) ; ಕದವ 
ಮುಚ್ಚಿದಳಿದಕೋ ಗಯ್ಯಾಳಿ ಮೂಳಿ (ಪುರಂದ. ೨-೯೬ ಪಲ್ಲವಿ) ; 
ಮಗಳನ್ನು ಕೃತಪ್ನಳೆಂದ್ಕೂ ಕಲ್ಲೆದೆಯ ಗಯ್ಯಾಳಿಯೆಂದೂ ... 
ದೂಷಿಸಿ (ಕವಿಕ. ೩೨). ಗೈಯಾಳಿ: ಛೀ ಏಳ ಛೀಮಾರಿ ನಾಚಿಕಿಲ್ಲದ 
ನಾರಿ ಗಂಡನ್ನ ಬೈವ ಸೈಯಾಳಿ (ಜನಗೀ. ೬೪) ; ಯಾಕೆ? ಗೈಯಾಳಿ 
ನಾಲಿಗೆ ಬಾಳ ಹರಿಬಿಡ್ತೀಯಾ (ಚಂದತೋ. ೨೩೯). 
[ಗಯ್ಮಾಳ (ಆ€ಗಯಾಳ) + ಇಣ್ಯ. / ತೆಲು. ಗಯಾಳಿ, ಗಯ್ಕಾಳಿ) 

ಗಯ್ಯಾಳಿತನ, ಗಾಯಾಳಿತನ (ನಾ). ಜಗಳಗಂಟಿತನ; ಧೂರ್ತತನ; 
ಹೊಂದಿಕೊಳ್ಳದಿರುವಿಕೆ : ವಾಯುಗಳೀಕೈದು ನಿಂದ ನೆಲೆಯ ತನ್ನ 
ಕಾಯೆದೊಳಟ್‌ದೊಂದನೊಂದ ದಾಯ ವಣಕಿದು ತೆಗೆದೊಂದೊಂದ 
ಕೊಳು ಕೂಡಿ ಗಯ್ಯಾಳಿತನವ ನಿಲ್ಲಿಸಿದಾ (ಭರಚ. ೧೮-೬). 
ಗಾಯಾಳಿತನ : ಕೊಟ್ಟರೊಲ್ಲದೆ ಗಾಯಾಳಿತನವೆ ಈಗ ದಿಟ್ಟಿತನವೆ 
ಎಮ್ಮೊಡನೆ (ಹರಿಸಾಂ. ೨-೫೦). [ಗಯ್ಯಾಳಿ + -ತನ] 

ಗರ, (ನಾ). ಪಗಡೆಯಾಟದಲ್ಲಿ ದಾಳೆಗಳನ್ನು ಉರುಳಿಸಿದಾಗ 
ಅವುಗಳಿಂದ ಸೂಚಿತವಾಗುವ ಸಂಖ್ಯೆ : ಆಗ ಶಕುನಿಯು ಪಗಡೆಯ 
ಅಟನನ್ನು ಹೂಡಿದನು. ಇವನು ಕೇಳಿದ ಗರ ಬೀಳುತ್ತಿತ್ತು (ನೀತಿಚಿಂ. 
೪111, ೧೦); ಭಧನಂಜಯನು ದಾಳವು ಉರುಳುತ್ತಿದ್ದ ಹಾಗೆಯೇ 
ಯಾವ ಗರವು ಬೀಳುವುದು ಎಂದು ತಿಳಿಯಬಲ್ಲವನು (ದೇಶಾಂತ. ೧೧೦) ; 
ಒಳ್ಳೆಯ ಗರಗಳು ಬೀಳದೆ, ಕಾಯಿಗಳೂ ತಪ್ಪಾಗಿ ನಡೆದರೆ ಆಗ 
ಸೋಲು ಶತಸ್ಸಿದ್ಧ (ಬಂಕಿಮ. ೧೮೬). [ದೇ.॥ ತೆಲು. ಗರ] 

ಗರ್ಯ (ನಾ). ೧. ಗ್ರಹ: ಒಂಬತುಂ ಗರಮನೆಂಟುಂ ಗೊಂಟನೊಳ್‌ ಕಟ್ಟ 
ತೂಗುವೆಂ (ಕಬ್ಬಿಕಾ. ೧೫೪) ; ದೆಸೆಯಾಣ್ಮರಿಗೆ ನೆಲಕೆ ನೇ ಸಜಕಿಗಾಗಸಕ್ಕೆ 
ಸಸಿಗೆ ಗರೆಗಳಿಗಾ ರವಿ ಖೇಚರರಿಗೆ (ಸೊಬಸೋ. ೭-೫೦). ೨. (ಕಣ್ಣಿಗೆ 
ಕಾಣಿಸದೆ ಕಾಡಿಸುವ) ದುಷ್ಟ ಶಕ್ತಿ; ದೆವ್ವ; ಪಿಶಾಚಿ: ಅಜನಾ 
ದೊಡನೇನೋ ಗರಮುಟ್ಟಿ ಕೊಲ್ಲುಮಿದು ನಿಜ ವಿರೋಧಿಯಂ 
ಧುರದೊಳೆಂದು ಶಕ್ತಿಯನಿತ್ತಂ (ಪಂಸಭಾ. ೧-೧೦೩) ; ಪೊಡೆದುದು 
ಗರವತಿ ಕೋಪದೆ ಪಿಡಿದುಜು ಪುಲಿ ಗಾಳಿ ಸೋಂಕಿದತ್ತು (ಕಾದಂಪೂ. 
೫೬೩) ; ಗರಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ 
ನುಡಿಸಲು ಬಾರದು (ಬಸವ. ೧೩೨) ; ಯಮಸುತಂಗೆಜುಹುವೆನೆ ಧರ್ಮದ 
ಕ್ಷಮೆಯ ಗರಹೊಡೆದಿಹುದು (ಕುವ್ಯಾವಿ. ೩-೩೩). 

ಗರಂಗಳಬಲ್ಲಹ- ಗ್ರಹಗಳ ಒಡೆಯ ; ಸೂರ್ಯ : *ತಾವರೆಗೆಳೆಯ 

ನೇಸಜಕಿಂದು ಬಾನ್ಮಣಿ ಗರೆಂಗಳಬಲ್ಲಹಂ * (ಕಬ್ಬಳ್ಳೆ. ೪೪). ಗರಂಗಳಾಣ್ಮ 
= ಗರಂಗಳೆ ಬಲ್ಲಹೆ: *ಬೆಂಗದಿರಂ. . . ಗರಂಗಳಾಣ್ಮಂ ಬಾನ್ಮಣಿ 
ಹಿಂಗದೆ ತಾಂ ನೇಸಟ್‌ಂದು ತಾವರೆಗೆಳೆಯಂ”? (ಕ ಎಕಂ. ೪ಂ). 
ಗರವಳೊಳ್‌, ಗರವಗೊಳ್‌ - ಗ್ರಹಪೀಡೆಗೆ ಒಳಗಾಗು: *ಗರವ 
ಕೊಂಡು [ಪಾಠಾಂ.ಗರವಗೊಂಡು, ಗರವಸಗೊಂಡು] ದೆಂದೆನಲ್‌ ಕೊಜಕಿ 
ದುದೆನೆ ಗಳವರಿಸಿದರ್ಥಮಕ್ಕೂ* (ಕಬ್ಬಿ ಕೈ. ೯೦). [ಆ ಸಂ. ಗ್ರಹ] 


13 


40 


45 


೨೪.೨೪ 


PSS ಲಂ ಸ) ಘಾೂ/;ೌ/)ೌ ಶ7/್ಥಿಾ/*9ದಾಾಗಉಗಸಾಣ್ಣೂಗ/ಗಓಗ/6 ಘಿದಾಕಾನಾಾಕಗಾಗಘಾಘಾಕಾ ಘಾ ಸಾಪಪಾಾಪಾರಾಪಾಘಗಾನಸಾಘ/ಗಾಣಗರಾವಾಪಾನಾಘಾಘಾಾ[)ೂಗಉಗರಗಾನಾಘಗಾಗಾ ರಾರಾ ಾಘಾಘಾಘಾಘಾಘಾಘಹಕಾಾಘ)ಾೂ /)ಘೂ "ಅ9ಾ್ವಗಾಗ/ಾ ಗಾಗಾರ 


ಗರಗರ 


ಗರ್ಯ (ನಾ). ಮನೆ; ಗೃಹ. "ಗರತಿ? ಪರಾ. 
[ಆ ಸಂ. ಗೃಹ] 

ಗರೆ (ನಾ). ೧. ನುಂಗುವುದು. ೨. ಕುಡಿಯುವಂತಹುದು; 
ಪಾನೀಯ. &.ವಿಷ; ನಂಜು: ಗರೆ[ಪಾಠಾಂ.ಕರ]ದ ಬಿಜುಹೊಯ್ಲಿಂದೆ 
ನರಳ್ವರಂ ಸುರುಳ್ವರಂ (ಚಿಬಪು. ೨೨-೧೮); ತವಕದಿಂ . ಗರಹರಣ 
ಮೂಲಿಕಾ ಸಂತತಿಗಳ ವಿವೇಕದಿಂದ ಹಾಲಾಹಲವ ಪರಿಹರಿಸೆ 
(ವೆಂಕಾರಾ. ೫-೧-೧೨) ; ಹೊಟ್ಟಿ ಯಲ್ಲಿರುವ ಗೆಡ್ಡೆ, *ಅಡ್ಡಗೈ, ಗರ, 
ವಾಯುಗುಲ್ಮಂ, ಇವು ಮಾಣುವುವು (ವಿನೈವಿ. ೨೦೦). "ಜಲಗರ? 
ಪರಾ. ೪. - ಗರಕರಣ. [ಸಂ.] 

ಗರ್ಯ (ನಾ). ನೀರನ್ನು ಎತ್ತುವ ಒಂದು ಬಗೆಯ ಯಂತ್ರ (?): 
ಗರವಟಗಂ ಗರ ಇತಿ ಜಲಯಂತ್ರ ವಿಶೇಷಃ ತತ್ರ ನಿಯುಕ್ತ: 
(ಶಬ್ದಾನು. ೪೪೧ ವ್ಯಾಖ್ಯಾ). [?] 

ಗರ್ಯ "ಗೆಡ್ಕ' ನೋ. 

ಗರಂ "ಗರೆಮ್‌? ನೋ. 

ಗರಕ *“ಗರ್ಕು' ನೋ. 
ಹೆನ್ನೊಂದು ಕರಣಗಳಲ್ಲಿ ಐದನೆಯದು : (ಕಿ). 

[ಗರ್ಯ * ಕರಣ] 

ಗರಕಾಲಕೆಂಧರ (ನಾ). ವಿಷದಿಂದ ಕಪ್ಪಾದ ಕೊರಳುಳ್ಳವನು ; 
ನೀಲಕಂಠ; ಶಿವ: ಕರಾಲ ಕಾಲಮರ್ದನ ಗರಕಾಲಕಂಧರ ಧರಾಧರ 
ಧನ್ವ (ರಾಜಶೇ. ೧೦-೫೯). [ಗೆರೆ * ಕಾಲ 4 ಕಂಧರ] 

ಗರಕು, "ಗರಿಕು' ನೋ. 

ಗರಕ್ಕು, ಗರ್ಕು, (ನಾ). ವಿರುತಗ್ಗಾಗಿರುವುದು; ಸಮತಲವಲ್ಲ 
ದಿರುವುದು; ಒರಟಾದುದು: (ಕ). ಗರ್ಕು : (೪). 

'[ಜೇ. ॥ ತಮಿ. ಮಲ. ಕರಕ್ಕು ; ತೆಲು. ಕಣಕು, ಕಣುಕು] 
ಗೆರಕ್ಕನೆ (ಅ). ತಟ್ಟನೆ; ಸರ್ರನೆ: ಕವಿರಾಜನು. ಹುಚ್ಚುವೀರನ ಕಡೆಗೆ 
ಗರಕ್ಕನೆ ತಿರುಗುವನು (ತುಂಗಭ. ೧೪೦). [ಗರಕ್ಸ್‌ + -ಅನೈ] 

ಗರಗೆ "ಗರುಗ' ನೋ. 

ಗರಗಟೆ (ನಾ). (ಕರಾ) ಒಂದು ಜಾತಿಯ ಮಾನು. 31) 

ಗರಗಟ್ಟಿ (ನಾ). (ಉಕ) ಒಂದು ಬಗೆಯ ಮೇಲೋಗರ; ತರಕಾರಿಯ 
ಹೋಳುಹಾಕಿ ಮಾಡಿದ ಸಾಂಬಾರು; ಕೂಟು : ಇವತ್ತು ನಿಮ 
ಗಾಗಿಯೇ ಗರಗಟ್ಟ ಮಾಡಿದ್ದಾರೆ (ರೂಢಿ). 

[4- ಮರಾ, ಗರಗಟ್‌, ಗರಗೋಟ್‌] 

ಗೆರಗೆಟ್ಟು (ಕ್ರಿ). ೧. ಶುಷ್ಕವಾಗು ; ಒಣಗು: ಗಳಿಗೆಕಾಲ ಸುಮ್ಮನೆ 
ಕುಳಿತರು ವೆಂಕಮ್ಮ ಅವಲಕ್ಕಿ ತಿಂದ ಬಾಯಿ ಗರಗಟ್ಟಿ ಹೋಗಿತ್ತು 
(ಪದ್ಮಸ. ೧೫). ೨. (ಉಕ). ಅಡ್ಡಿಯನ್ನು ಹೊಂದು; ಹರಕತ್ತು 
ಆಗು: ಆ ಕೆಲಸ ಗರಗಟ್ಟಿದೆ (ರೂಢಿ). 

[< ಗಣುಗು + ಕಟ್ಟು] 


ಸಿದ್ಧವಾದ 


ಗರಗೆತಿಗೆ (ನಾ). ಒಂದು ಜಾತಿಯ ಗಿಡ: * ಕ್ರಕಚೆಯೆನೆ ಗರಗತಿಗ 


ಮಕ್ಳು? (ಮಂಗರಾ. ೩೫-೧೪). (7) 
ಗರಗತ್ತಿ (ನಾ). ಒಂದು ಜಾಪಿಯ ಗಿಡ; ಖರಪತ್ರ : (ಕಿ). 
[7] 
ಗರಗೆರ್ನ ಗರಗರಿ (ನಾ). ೧. ಚೆಲುವು; ಸೊಗಸು. ೨. ಸ್ವಚ್ಛ; 
`ಅಚ್ಚುಕಟ್ಟು. "ಗರಗರಿಕ್ಕೆ' ಪರಾ. ಗರಗರಿ : ೧. ಸ್ಮರನರ್ಧಾಂಗಿಯಯಿ 
ತನ್ನ ಸುರೂ೭ಿಗೆ ಸರಿಯಿಲ್ಲವೆಂದಾ ಕುವರಿ ಬೆರಳಮಿಡಿವಳೆನೆಯವಳು 
ರೂಪಿನದೊಂದು ಗರಗರಿಯನೇನೆಂಬೆ (ಜ್ಞಾನಚಂ, ೧೨-೪೭). 


ಗರಗರ 


ಗರಗರನಾಗು - ಚೆಲುವಾಗು; ಸೊಗಸಾಗು: ಗರಗರನಾಗಿ 
ಭೋಗಿಪೊಡೆ ಮುಗ್ಧೆ ಯನಾಗುಮಾಬ್ಬುದೋ (ಅರ್ಧ ನೇ. ೪-೮೬); 
ಗರೆಗರನಾದ ಬೆಳ್ವಸದನಂ ಪೊಸಜವ್ವನದೇಲಕ್ಕೆ ದೇಸೆಯೊಳ್‌ ಪೊರೆದ 
ವಿಲಾಸಮೊಪ್ಪೆ (ಅನಂಘು. 6-೨) ; ಅರಸನ ಗರಗರನಾದ ಚೆಲ್ವಿಕೆಯ 
ಕವ್ಹರೆಗೊಂಡು ನೋಡುತ (ಶ್ರೀಪಾಲ. ೬-೮೯). 
[ದೇ.॥ ತುಳು. ಗರಕೆನ ; ತೆಲು. ಗರಗರೆ] 
ಗರಗರೈ (ನಾ). ಸುತ್ತಲೂ ವೇಗವಾಗಿ ತಿರುಗುವಾಗ ಉಂಟಾಗುವ 
ಸದ್ದು. "ಗರಗರನೆ? ಪರಾ. 
ಗೆರಗೆರನೆ, (ಅ). ೧. ಚೆಲುವಾಗಿ; ಸೊಗಸಾಗಿ: ತಿರಿದಾ ಕೂಟಂ 
ನೀರೊಳ್‌ ಗರಗರನಪ್ಪಂತು ಕರ್ಚಿ ಮೇಣುಂಡಪರೋ (ಧರ್ಮಾಮೃ. 
೧-೧೦೬). ೨. ಉತ್ತಮವಾಗಿ; ಶ್ರೇಷ್ಠವಾಗಿ; ಹಸನಾಗಿ: 
ಪೊಂಗಿರ್ದಂಗರವೋಳಿಗೆಯಂ ಗರಗರೆನಪ್ಪ ತುಪ್ಪಮಂ ಶರ್ಕರೆಯಂ 
(ಪಾರ್ಶ್ವಪು. 6-೫೩). (ಗರಗರ, + - ಅನೈ) 
ಗರಗರನೆ (ಅ). 'ಣ. ವೇಗವಾಗಿ; ರಭಸದಿಂದ; ಗಿರ್ರನೆ: ಗರಗರನೆ 
ಹಲ್ಲಿಜಿದು ಕಲುಷ ದೈತ್ಯರನೆಲ್ಲ ಸೀಳಿ (ವಾದಿಕೀ. ೨೮-೨) ; ಹೊಂದೇರ್‌ 
ಹಕ್ಕಿ ಬಂದವಕ್ಕೆ ಗರೆಗರನಾಡಿ ನಿಂದವಕ್ಕ (ನಾಪದ. ೫೫-೧೫) ; ಗರಗರನೆ 
ಸುತ್ತಲೂ ನೋಡುತ್ತ (ಅಶ್ವಮೇ. ೩೫). 
[ಗರಗರ + - ಅನೆ] 
ಗರಗರಿ "ಗರಗರ ನೋ. 
ಗರಗರಿಕೆ, (ನಾ). ೧. ಚೆಲುವು; ಸೊಗಸು; ಅಂದ: “ ಗರೆಗರಿಕೆ 
ನಿಜತೆ ಸುಭಗನುಮಕ್ಕು ” (ಶಬ್ದವಮಂ, 96); ಗರಗರಿಕೆಯಾಯತದ 
ಸುರತಾಶಿಶಯದ ಸಿಂಗರದ ಸರ್ವಾಂಗಮಂ ಮಿಗೆ (ಜನವ. ೪-೧೦); 
ವರಭೋಗದಿಂದ ಶಚಿಯಲ್ಲಿ ಮಾಸಂಕ ಗರಗರಿಕೆಯಿಂ ಗಿರಿಸುತೆಯೊಳು 
ಪಿರಿದು ಕಕ್ಕಸ (ಸಮ್ಯಕ್‌. ೬-೧೦); ಗರಗರಿಕೆಯೊಳು ಕೆಂಬಾಯ್ದೆಜಕ 
ದಾಳಾಪ ವಿರೆಚನೆ ಮಾಡಿದರೊಸೆದು (ಭರಚ. ೫-೫೭). ೨. ಚೊಕ್ಕಟ; 
ಸ್ವಚ್ಛತೆ; ಅಚ್ಚುಕಟ್ಟು: * ಗರಗರಿಕೆ ಚೊಕ್ಕಟಿಂ ” (ಡತುನಿ. ೯೦); 
ಬಲಿಯುಪಸರ್ಗಮಂ ಮಾಜ್ಬಿ ಮನಮನೆತ್ತಿಕೊಂಡು ಕೋಟಹೋಮ 
ಮುಮಂ ಬ್ರಾಹ್ಮಣ ಭೋಜನಮುಮಂ ಸೌಮ್ಯ ಗಿರಿಗುಹಾಗೇಹಂಗ 
ಕೊಳ್‌ ಮಾಡಿದಪನಲ್ಲಿ ಯಲ್ಲದೊಡೆಯುಂ ಗರಗರಿಕೆಯುಮಿಲ್ಲೆಂದು 
ಡಂಗುರಮಂ ಪೊಯ್ಸೆ (ಅರ್ಧನೇ. ೬-೨೦ವ); ಮಾಸಿದ ಹೀರೆಯಲಿ 
ಗರಗರಿಕೆ ತಪ್ಪಿದ ಚೆಲುನಿನಲಿ (ನಳಡ. ೮-೫೧). ೩. ಶ್ರದ್ಧೆ; 
ಸಾಹಸ (7): ಗರಗರಿಕೆಯಿಂದೆ ಮಾಡುವವರ ಯಾಗಸಮೃದ್ಧಿಯಂ 
ಪರೀಕ್ಷಿಸುತುಂ (ಶ್ರೀಮಹಾ. ೧೦-೫೦); ಭಕ್ತಿಯಿಂದಿರೆ ನಿನ್ನ ಸಂಕಲ್ಪ 
ಸಿದ್ಧಿ ಪುದು ನಾವದಕ್ಕುರೆ ಸಹಾಯಿಗಳೆನಲ್ಲೆ ಗರಗೇಕೆಯಿಂದಾ ಶಿಖಂಡಿ 
ತಪೆಯುಕ್ತದಿಂ ಪರಮುಯೋಗಾನಂದ ಪರಿಪೂರ್ಣೆಯಾಗೆ (ಲಕ್ಷ್ಮಭಾ. 
೨೩-೪೦); ಸುರಪತಿ ಯಿಂ ಶಬಾಸನು ಹರುಷಮುಖದಿಂ ಪಡೆದು 
ದಿಕ್ಬಾಲಕರ ಕೈಯಿಂದ ವರಮಹಾಮಂತ್ರಾಸ್ತ್ರಚಯವನು ಗರಗರಿಕೆಯಲಿ 
ತಂದ ಪಾರ್ಥನ ಪರಿಯನೇನೆಂದಆಿಯೆ (ಕೋಗಯ. ೪-೮). 
(ಗರೆಗರ + -ಇಕೆ. / ತೆಲು, ಗರಗರಿಕ, ಗರಾಗರಿಕ] 
ಗರೆಗರಿಕ್ಕೆ (ನಾ). ಗರಗರ ಎನ್ನುವ ಶಬ್ದ; ಗದ್ಗದ: ಗರಗರಿಕೆ 
ಕೊರಲೊಳೀಕ್ಷಣದೊಳ್ವಾರ್ಬಿಂದು ಮಿಡುಕೆರ್ದೆಯೊಳೊದನೆ ಪುಳಿಂದನ 
ಕಣೆಗಟ್ಟಿನಿಂದ ವನಹರಿಣಿಯವಪೊಲ* (ಯಶೋಡ. ೨-೪೧). 
[ಆ ಗದ್ಗದ? - ಇಕೆ] 
ಗೆರಗರಿಕೆವಡೆ (ಕ್ರಿ). ಚೆಲುವನ್ನು .ಹೊಂದು; ಸುಂದರವಾಗಿರು : 
ಕಂತುವಿನ ಕೆಯ್ಯ ಕೂರಸಿಯಂತಿರೆ ಗರಗರಿಕೆವಡೆದು ಪೊಳೆವಸಿಯಳಿ 
(ಯಕೋಡ. ೨-೩೬); ಗರಗರಿಕೆವಡೆದೆಳನೆಂಡಿರ ತಂಡದಿಂ (ಕಬ್ಬಿಕಾ. ೧೮); 


43 


ಹ 


ಗರಜೆ 


ಹಾನದ ಭಾವದ ಮುಜುಕದ ಠೀವಿಯ ಗರಗರಿಳೆವಡೆವ ಚೆನ್ನೆಯರುಂ 
ತಂದಾ ವಿಭುಗೆ ತೋಜಕಿ (ಪುಣ್ಯಾ ಸ್ತ. ೪-೪೮), [ಗರೆಗರಿಕ್ಕೆ * ಪಡೈ) 

ಗರೆಗರಿಸು, (ಕ್ರಿ). ಚೊಕ್ಕಟಿವಾಗು ; ಶುಭ್ರವಾಗು ; ಹಸನಾಗು: 
ಕಾಳಘನನೆರಶಿದೋಲಾದಿ ಸಂಖ್ಯೆಯ ವಾಹಿನಿಯು ಮುತ್ತಿ ಮೊರೆಯು 
ತಂಬಿನ ಸೋನೆ ಸುರಿಯುತಂ ಗರಗರಿಸಿ ಹರವರಿಸಲಸುರಾರಿಯ 
(ಜನಮ, ೩೫-೧); ತರತರೆದಿ ವಿಟಿಗಾರರಾಟಿಲೆಯ ಳೋಟಲೆಯ 
ನೆರೆನೆರೆಯು ಚರಚರಿಸಿ ಗರಗರಿಸಿ ಬಿಡುಬಿಡುನಿನಿರವಿರವನಾರೈದು 
ಸೇರುವರ್‌ ಸಾರುವರ್‌ ಬಹ ರಜನಿಸಮಯದಲ್ಲಿ (ಜಿನಮು. ೪೯-೧೩). 

[ಗರಗರ] + - ಇಸ್ಕು] 

ಗರಗರಿಸ್ಕು (ಕ್ರಿ). ಗರಗರ ಎಂದು ಸದ್ದುಮಾಡು : ಗರೆಗರಿಪ ಗಾಲಿ 
ಸೀರ್ಗರೆವಚ್ಚು ಸೂತ ರಥಿಕರು ಮೊರೆವ ಬೊಬ್ಬೆ ಪಟಹಧ್ವನಿಯ 
(ಜಿನಮು. ೩೮-೨೫). [ಗರಗರ್ಮ + -- ಇಸ್ಕು] 

ಗರಗೆಸ್ಕೆ "ಕರಗಸ್ಸ' ನೋ. 

ಗರಗಸ್ಕ (ನಾ). ಒಂದು ಬಗೆಯ ಔಷಧಿಗಿಡ : (ಮೈಔಗಿ. ೩೬-೭೧೩). 

[?) 

ಗೆರಗಸವಳ್ಳಿ (ನಾ). ಒಂದು ಬಗೆಯ ಬಳ್ಳಿ : ಬಿಡುವಿಲ್ಲದೆ ಹೆಣೆದಿದ್ದುವು 

ಬಳ್ಳಿ ; ಮುಳ್ಳಿನ ಪೊದೆಗಳು, ಗರಗಸವಳ್ಳಿ (ಪಾಂಡಜ. ೬೬). 
[ಗರಗಸ್ಕ + ಬಳ್ಳಿ] 

ಗೆರಗ್ಗು "ಗರುಗ? ನೋ. 

ಗರಗ್ಕು "ಗಜುಗು'? ನೋ. 

ಗರಗುವಡೆ "ಗರುಗೊಡೆ? ನೋ. 

ಗರಗೆ "ಗರಿಗ' ನೋ. 

ಗರಗೊಬ್ಬಟ್ಟು (ನಾ). ಚೆನ್ನಾಗಿ ಬೇಯಿಸಿರುವುದರಿಂದ ಗರಿಗರಿ 
ಯಾದ ಒಬ್ಬಟ್ಟು, ಹೋಳಿಗೆ: ಮದುನೆ ಮನೆಯಲ್ಲಿ ಮಾಡಿದ 
ಗರಗೊಬ್ಬಟ್ಟು ಚೆನ್ನಾಗಿದ್ದಿತು (ರೂಢಿ). 

[ಗರಗ್ಳು (ಆ ಗೆಜುಗು) * ಒಬ್ಬಟ್ಟು] 

ಗರಚಿ (ನಾ). ಒಂದು ಬಗೆಯ ಮರ: ನೆಲ್ಲಿಹಿಲತಾಳಗರಚಿಗಳ್‌ 
ಬೆಕ್ಕಸಂ ಬೀರುತಂದಾದಿತ್ಯ ಕುಲಮದಚಂದ್ರಂಗೆ ಗುಣಸಾಂದ್ರಂಗೆ 
(ರುಕ್ಮಾಂಗ. ೧೦-೩). "ಕರಚಿ ಪರಾ. [] 

ಗರಜ (ನಾ). = ಗರಕರಣ: ಬವ...ಗರಜ . . . ಭದ್ರಗಳೆಂಬೇಳು 
ಚರಕರೆಣಂಗಳುಂ (ವಿವೇಕ. ೩೨೦). [Ao.] 

ಗರಜಾಕರಣ (ನಾ). - ಗರಜ: ಗೆರಜಾಕರಣಕ್ಕೆ ಕಲ್ಯಾಣ ೧೧ ಗಳಿಗೆ 
ಮೇಲೆ ತ್ಯಾಜ್ಯ (ಭಾಸ್ಕರ. ೭೧-೭). [< ಸಂ. ಗರಜಕರಣ] 

ಗೆರಜು, ಗರ್ಜಿ, ಗರ್ಜು (ನಾ). ಅಗತ್ಯ; ದರೆದು; ಆವಶ್ಯಕತೆ; 
“ಹರಕತ್ತು; ಅಡಚಣಿ, ಅಗತ್ಯ” (ಜಾನ ಕೋ. ೪೬): ಗರಜು 
(ಬೇಡಿಕೆ), ಸಂಸ್ರಿಹ (ಪೂರೈಕೆ) ಕ್ರಯ - ಇವುಗಳ ಪರಸ್ಪರ ಸಂಬಂಧ 
ವನ್ನು ಕುರಿಶು ನಿಯಮಗಳು (ಮುಂಬಯಿ. ೫-೨೫೯) ; ಮನೆಯಲ್ಲಿ 
ಧಾನ್ಯನಿಲ್ಲಭವರು ಆಗಿನ ಗರಜಿಗಾಗಿ ಬೇಕಾದಷ್ಟು ಹಿಟ್ಟನ್ನು 
ಕೊಂಡೊಯ್ಯು ತ್ತಿದ್ದರು (ಪುಣ್ಯಕಿ. ೬). ಗೆರ್ಜಿ: ನಮಗೆ ವಸೂಲಿ 
ಬರಬೇಕು; ನಮಗೆ ಗರ್ಜಉಂಟು (ಜಾರುವಾ. ೧೫೬) ; ನನಗೂ ಈಗ 
ಅಂಥದ್ದೇನೂ ಗರ್ಜಿಯಿಲ್ಲ (ಒಡ್ಡಿಉ. ೧೦); ಗವಯಿಗಳಾದವರ ಗರ್ಜಿಗೆ 
ಮಿತಿಯಿಲ್ಲ (ದೇಜ್ಶೋತಿ. ೩೫). ಗರು: ನಮಗೆ ಗರ್ಜು ಬಂದಾಗ 
ನಿಮ್ಮ ಹಣ ಬಾರದೆ ಹೋದರೆ (ಜಾಕುದಾ. ೧೬೦); ಈಗ ನನಗೇನು 
ಅಂಥ ಗರ್ಜು ಇಲ್ಲ (ಮುಗಿಯು. ೪೩೯) ; ಆದೇನಪ್ಪ ಅಂತ ಗರ್ಜು 
(ದೇವಹೆಂ. ೨೦೯). [+ ಅರ, ಹಿಂ. ಮರಾ. ಗರಜ್‌] 

ಗರಜೆ (ನಾ). - ಗರಜ: (4). (ಸಂ. ಗರಜ] 


ಗೆರಜ್ಜ ಯ್ಯ ೨೪೨೬ ಗೆರಮ್‌ 


ಗರಜ್ಜ ಯ್ಯ (ನಾ). ಒಬ್ಬಾತನ ಹೆಸರು: ಗರಜ್ಜಯ್ಯನ ಮಯ್ದುನ ವಿಧನೆಯಾಗಿಯೇ ಇದ್ದು ಗರತಿತನನನ್ನು ಕಾಯ್ದುಕೊಂಡಿದ್ದೇನೆ 
ಮುದೆಯ್ಯ ತುಜಣಗೊಳೊಳ್‌ ಮುಕ್ತಿಗೆ ಸನ್ನ (ಎಕ. ೫1, ಹೊಳಲೈ. (ಎರಸೆ. ೧೨೨), [ಗರತಿ + -ತನ] 
೮೮-೪ ; ಸು. 965). (ಆ ಗೊರವ? + ಅಜ್ಜ * ಆಯ್ಕ] ಗರತಿಸ್ಪಾಳೆ (ನಾ). (ಮಕ್ಕಳನ್ನು) ವಿನೋದಕ್ಕಾಗಿ ತೋಳುಹಿಡಿದು 


ಗರಟಿಗೆ "ಗರವಟಗೆ' ನೋ. 

ಗರಟಿಗೆಬರು "ಗರವಟಗೆವರ್‌' ನೋ. 

ಗರಟುಕೊಳ್‌ (ಕ್ರಿ), ಹೆಮ್ಮೆಪಡು (?): “ಖರ್ವತೀತಿ ಗರಟು 
ಕೊಂಡಪುದೆಂಬುದು? (ಕಾಶಕೃ. ೩೦).  [ಗರಟು? + ಕೊಳ್‌] 

ಗರಟೆ "ಕರಂಟಿ? ನೋ. 

ಗರಟ್ಟ (ನಾ). - ಘರಟ್ಟಿ: ಬಿಟ್ಟವರ ತಿಂತಿಣಿಯ ದಿವಿಜ ಗರಟ್ಟದಲಿ 
ದಾನವರ ಜಾತಿಗರಟ್ಟಿರಲಿ (ವಿವೇಭ. ೪-೮೪). [ನ ಸಂ. ಘರಟ್ಟ] 


ಗಿರಗಿರನೆ ಸುತ್ತಲೂ ತಿರುಗಿಸುವುದು; ಒಂದು ಆಟ: ಅವನನ್ನು 

5 ಎರಡು ಕೈಯಲ್ಲೂ ಬಲವಾಗಿ ಹಿಡಿದು ಗರತಿಪ್ಪಾಳೆ ಆಡಿಸುವಾಗ ಪರ್ವತ 

ವನ್ನು ಇನ್ನೊಂದು ಪರ್ವತ ರಪರಪಾಟಿ ತಿರುವುತ್ತಿರುವಂತೆ ಭಯಾನಕ 
ವಾಯಿತು (ದಾನಚಂ. ೧೫೦). "ಅಪ್ಪಾಲೆ ತಿಪ್ಪಾಲೆ' ಪರಾ. [1] 

ಗರದ (ನಾ). ವಿಷವನ್ನು ಕೊಡುವವನು; ವಿಷವನ್ನು ಕೊಟ್ಟು 

ಕೊಲ್ಲಲು ಬಯಸುವವನು: ಗರದಂ ಮಾಹಿಷಕಂ ನಟಂ ಹಿಶುನನುಂ 

30| ಕೈವರ್ತಕಂ... ಇವರಾ ರಕ್ತಾಂಭಸಕ್ಕೆಯ್ದುಗುಂ( ವಿಷ್ಣುಪು. ೭-೧೯೪). 


ಗರಡ (ನಾ). ಒಂದು ಬಗೆಯ ತೆರಿಗೆ (7): ಕಿಜುಸುಂಕ ಗರಡಮಂ [ಸ0.) 

ಬಣ್ಣೆಗೆಯಂ (ಬೊಂಕಶಾ. ೧೯೩೮, ಇಂಡಿ. ೩೫-೩೬; ?). [2] ಗರದಿ "ಗರ್ದಿ' ನೋ. 
ಗರಡಬೇವು (ನಾ). ಒಂದು ಬಗೆಯ ಬೇವು; ಹೆಬ್ಬೇವು; ತುರಕ ಗರಧರೆ (ನಾ). (ಕೊರಳಲ್ಲಿ) ವಿಷವನ್ನು ಧರಿಸಿರುವವನು ; ವಿಷ 

ಬೇವು: “ಗರಡಬೇವು* (ಪಂಡಿತ. ೬೪). [ಗರಡ? + ಬೇವು] ಕಂಠ; ಶಿವ: ಪದಿನಾಲ್ಕು ಲೋಕಕ್ಕೆ ಮಾತೆ ಗರಧರಪ್ರೀತೆ (ಪ್ರೌಢರಾ. 
ಗರಡಿ "ಗರುಡಿ? ನೋ. 13] ೧-೩) ; ಸ್ಮರಹರನಸುರವರದ ಗರಧರನು (ಗಣೇಶ. ೧೬-೪೦೭). [ಸಂ. 
ಗರಡಿಮನೆ "ಗರುಡಿಮನೆ' ನೋ. ಗೆರಧರಗ್ರೀವ (ನಾ). ವಿಷವನ್ನು ಧರಿಸಿರುವ ಕೊರಳುಳ್ಳವನು ; 
ಗರಡಿಯಾಳು (ನಾ). ಗರಡಿ ಸಾಧನೆ ಮಾಡುವ ವ್ಯಕ್ತಿ; ಪೈಲ್ವಾನ; ವಿಷಕಂಠ; ಶಂಕರ; ಶಿವ: ಜಯಜಯಜಗತ್ಪ್ರಳಯಕರಗರಥಧರಗ್ರೀವ 

ಜಟ್ಟಿ: ಅರಮನೆಯ ಗರಡಿಯಾಳುಗಳಲ್ಲಿ ಹೆಸರು ಪಡೆದ ಜಟ್ಟಿಗಳು (ರಾಜಶೇ. ೧೪-೧೬೯ ರಗಳೆ). [ಗರಧರ + ಗ್ರೀವ) 

(ಭೀಮಣ. ಆ). [ಗರಡಿ (ಆ ಗರುಡಿ) * ಆಳ್ಕು (ಆ ಆಳ್ಕ್‌)] ಗರಪು, ಗರಬು, (ಕ್ರಿ). ೧. ಕೆರೆ; ಕೆಬರು; ಗೋರು : ನೀರತಪ್ಪಲೆ 
ಗರಡಿಸಾಧಕೆ "ಗರುಡಿಸಾಧಕ' ನೋ. 20| ಹಂಡೆಯನ್ನು ಗರಪುತ್ತಿತ್ತು (ಸರಸ. ೫೮). ಗೆರಬು; : ೨. (ನೀರಿನಲ್ಲಿ) 
ಗೆರಡಿಸಾಧನೆ "ಗರುಡಿಸಾಧನೆ' ನೋ. ಕಯ್ಯಾಡಿಸಿ ಹುಡುಕು ; ಬೆದಕು. "ಗರಬಾಡು' ಪರಾ. 
ಗರಣ (ನಾ). ೧. ಹಿಡಿಯುವುದು; ಗ್ರಹಣ: “ಗ್ರಹಣಕ್ಕಂ ಗರಣ [ದೇ. ॥ ತುಳು. ಗರ್ಪು] 

ಮಾಯ್ತು ಶಬ್ದಾದೇಶಂ? (ಶಮದ. ೨೮೦ ಪ್ರಯೋ). ೨. ಸೂರ್ಯ| |ಗರೆಬಡಿ (ಕ್ರಿ). ೧. ದೆವ್ವ, ಪಿಶಾಚಿ ಮೊದಲಾದ ದುಷ್ಟಶಕ್ಕಿಗಳ 

ಗ್ರಹಣ ಅಥವಾ ಚಂದ್ರಗ್ರಹಣ: ಗರಣ ತಾಗಿದ ಚಂದ್ರನಂತೆ ಬಾಥೆ ತಟ್ಟು; ದೆ ವ್ವಹಿ ಡಿ: ಯಜ್ಞಮಂಟಪದಲ್ಲಿದ್ದವರೆಲ್ಲರೂ 

(ಪ್ರಭುಪು. ೬-೩೦) ; ಹರಿಮಣಿಯಣಕೆಯೊಳ್ಳಿಖುಗುತ್ತಿರೆ ವೃತ್ತತೆನೆತ್ತ |25 ಗರಬಡಿದವರಂತಾಗಿದ್ದರು (ಬೆತಂಬಾ. ೧೭೧) ; ಸುಮಾ ಗರಬಡಿದವಳಂತೆ 

ದಿನಕಕೋಪಲನಿಂದು ಭಾಸ್ಕರ ಬಿಂಬಮೆಂದು ಬಂದಾ ಗರಣದ ಸಮಯದೆ ಕುಳಿತು ಬಿಟ್ಟಿಳು (ರೂಸಸ. ೧೧೭). ೨. *ಕೆಟ್ಟಿಗ್ರಹದಿಂದ ತೊಂದರೆ 

ನಿಧುಂತುದಂ ಪಿಡಿವುದದಂ (ರಾಜಶೇ. ೬-೨೨). [< ಸಂ. ಗ್ರಹಣ] ಯುಂಟಾಗು? (ಅನಂನಾ). [ಗರ್ವ + ಬಡ್ಮಿ) 
ಗರಣೆ "ಕರಣ್ಕೆ' ನೋ. ಗೆರಬಲ (ನಾ). ಗ್ರಹೆಬಲ: ಕೆಂಗದಿರನಾದಿಯಾದೊಂಭತ್ತು ಗರಬಲಂ 
ಗರಣೆಗಟ್ಟು (ಕ್ರಿ). ಉಂಡೆಗಟ್ಟು; ಗಟ್ಟಿಯಾಗು > ನವಸಾರವನು ತುಂಗನಕ್ಷತ್ರ ಪ್ರವರ್ತನಂಗಳವೆಲ್ಲ(ಆರಾಚ. ೪-೬). [ಗರ್ಯ * ಬಲ್ಯ) 

ಯೆಣ್ಮೆಯಲ್ಲಿ ಕಲಸಿಯಿಕ್ಕಲು ಲದ್ದಿ ಗರಣೆಗಟ್ಟುವುದು (ಅಶ್ವವೈ. ೯-೨೯|10| ಗರಬಾಡು (ಕ್ರಿ). (ನೀರಿನಲ್ಲಿ) ತಡಕಾಡು; ಹುಡುಕಾಡು (7): 

ಟೀಕು). [ಗರಣೆ (ಆ ಕರಣೆ) * ಕಟ್ಟು] ಗಂಟು ಎಲ್ಲಿಯೂ ಕಾಣದಾಗಲು ಆತನು ಸಕೋವರದಲ್ಲಿ ಇಳಿದು 
ಗರಣೆಗೊಳ್‌ (ಕ್ರಿ). - ಗರಣೆಗಟ್ಟು : ಬರಬರೆಲ್‌ ಕೈಲಾಸ ಕೀರ್ತಿ ಕಾಲುಹತ್ತುವವರೆಗೆ ಮುಂದಕ್ಕೆ ಹೋಗಿ ಗರಬಾಡಿದನು(ಕುಮುದಿ. ೧೪). 

ಕರುವಿಟ್ಟಿಂತೆ ಪಾಲ್ಗಡಲ್‌ ಗರಣೆಗೊಂಡೆದ್ದಂತೆ (ಪರಶು. ೧೦-೧೯). | [ಗರಬ್ಮು (ಆ ಗರಪು) * ಆಡು] 
_ [(ಗರಣೆ(ಲ ಕರಣೆ) * ಕೊಳ್‌] ಗೆರೆಬು, "ಗರಪು? ನೋ. 
ಗರತಿ (ನಾ). ಗೃಹಿಣಿ; ಪತಿವ್ರತೆ: ಹದಿಬದೆ: ಸೂಳೆಗೆ ಅನಂತ |5| ಗರಬ್ಕು (ನಾ). ಜ ಗರಸ್ಕು : ಗರಬಿನ ಹೊಲ (64). [1] 
ಪುರುಷರ ಸಂಗವಲ್ಲದೆ ಗರತಿಗೆ ಅನಂತ ಪುರುಷರ ಸಂಗ ಉಂಟಿ| |ಗರಭೃತ್ಯಟಿಕ (ನಾ). ಸರ್ಪಗಳನ್ನು ಕಡಗವಾಗಿ ಧರಿಸಿದವನು; 

(ಮಡಿಮಾ. ೧೦-೧೧) ; : ಗರತಿ ಯೇ ಸ್ತ್ರೀಜಾತಿಯೊಳ್‌ ವೆಗ್ಗಳಂ ಸರ್ಪಭೂಷಣ; ಶಿವ: ಸತ್ಕರ್ಮವರದ ಗರಭೃತ್ಯಟಿಕ... ಜಯ 

(ಸೋಮೇಶ. ೪); ನೆರೆಮನೆ ಮುಮ್ಮನೆ ಗರತಿಯರೊಲಿದೊಮ್ಮೆ ಬರೆ| | ಶಶ್ವದಗಣಿತ ಚಿತ್ಪುಖ (ಉದ್ಭದೇ. ೬-೩೦). 

ತನ್ನ ಮನೆಯ ಬಾಗಿಲಿಗೆ (ಹದಿಬ. ೪-೩೬) ; ಗರತಿಯಾಗಿ ಬಾಳುವುದಕ್ಕೆ [ಸೆಂ. (ಗರಭೃತ್‌ + ಕಟಕ)] 

ಎಷ್ಟು ಓದು ತಾನೇ ಬೇಕು! (ಮಹಾಗೆ. ೩೨೩). "ಗೃಹಸ್ಯ' ಪರಾ. |6| ಗೆರಮ್‌, ಗರಂ, ಗರಮ, ಗರಮು (ಗು). ೧. ಬಿಸಿಯಾದ; 

[< ಸಂ. ಗೃಹ./ ತುಳು. ಗರ್ತಿ; ತೆಲು. ಗರಿತ, ಗರ್ತ] ಉಷ್ಣವಾದ. (ನಾ). ೨. ಬಿಸಿ; ಶಾಖ; ಉಷ್ಣ. &. (ಆಲಂ) 
ಗರತಿಗೆಲಸ (ನಾ). ಗೃಹಿಣಿಯ ಕೆಲಸ; ಮನೆಯ ಯಜಮಾನಿಯ ಉದ್ರೇಕಗೊಂಡಿರುವಿಕೆ ; ಕೊೋಪಗೊಂಡಿರುವಿಕೆ. ಗರಂ: 
ಕೆಲಸ: ಗರತಿಗೆಲಸವೆಂದು ಗೆಲ್ಲಗೊಂಡುರ್ಬದೆ ಪರಿಚಾರವೆಂದು ಪಳಿಯದೆ ೧. ಗರಂ ದೋಸೆ (ರೂಢಿ). ೩. ಅವರು ಯಾಕೋ ಇವೊತ್ತು ಬಹಳ 

(ಹದಿಬ. ೩-೩೩). [ಗರತಿ + ಕೆಲಸ] , ಗರಂ ಆಗಿರುವಂತೆ ತೋರುತ್ತದೆ (ರೂಢಿ). ಗರಮ : (೪). ಗರಮು : 


ಗೆರತಿತನ (ನಾ). ಗೃಹಿಣಿಯ ಧರ್ಮ ; ಪಾತಿವ್ರತ್ಯ: ಪುರುಷನ ಭಾವಂ |45, ೩. ನಡನಡುವೆ * ಚಾಯಕ್‌ಗರವರ* *ದವರ ಬಾಯಿ - ಗರೆಮು ಗದಗ 
ಫುರುಷತನಂ ಏವಂ ಫಿೀರತನಂ,.. ಗರತಿತನಂ( ಶಜ್ಞಾನು. ೪೩೦ಪ್ರಯೋ); ಮಿಸುತ್ತಿತ್ತು (ದೀಷಹ. 11, ೩೪೮). 


ಗರಮ 


ಗೆರೆಮಾಗರಮ (ದ್ವಿರುಕ್ತಿ): ಇಬ್ಬರೂ ಅ "ಗರಮಾಗರಮ' 
ಚಹವನ್ನು ಕುಡಿದರು (ತುಬ್ಬಣ್ಣ. ೭೩). ಗರಮಾಗರಮಿಾಮಾಡುಇ೧. ಬಿಸಿ 
ಯಾಗುವಂತೆ ಮಾಡು. ೨. (ಆಲಂ) ಚೆನ್ನಾಗಿ ಹೊಡೆ ; ಶಿಕ್ಷಿಸು: 
ಅಧಿಕಾರಿಗಳನ್ನು ಹಿಡಿತರಿಸಿ ನಯದಿಂದಲೂ ಮೊಂಡರಿಗೆ ಮೇಖು 
ಛಡಾಯಿಓಿ ಕೊರಡೆಗಳಯಿಂದಲೂ ಸಹಾ ಗರಮಾಗರಮಾಮಾಡಿ 
ನಜರಾನೆ ತೆಗೆದು ಹೇರಳ ಹಣಕಾಸುಗಳ ಜಮಮಾಡಿ (ಹೈದರ. ೭೬). 
[+ ಹಿಂ. ಮರಾ. ಗರವೂ" ; ಪಾರ. ಗರ್ಮ್‌] 

ಗರಮ "ಗರಮ್‌? ನೋ. 

ಗೆರಮಮಸಾಲೆ (ನಾ). ೧. ಕೊತ್ತಂಬರಿ, ಜೀರಿಗೆ, ಮೆಣಸು 
ಲವಂಗ, ದಾಲಚಿನ್ನಿ ಮೊದಲಾದ ಉಷ್ಣಕಾರಕ ಸಂಭಾರ 
ಪದಾರ್ಥಗಳು: (8). ೨. ಉಷ್ಣಕಾರಕವಾದ ಔಷಧಿವಸ್ತುಗಳು : 
(ಕಿ). [ಗರಮ (೮. ಗರಎಕ್‌) + ಮಸಾಲೆ) 

ಗರಮಾ, ಗರ್ಮಿ (ನಾ). ೧. ಉಷ್ಣ; ಕಾವು. ೨. ಒಂದು ಬಗೆಯ 
ಮೇಹರೋಗ ; ಗುಹ್ಯರೋಗ ; ಪರಂಗಿರೋಗ:: ಈ ಗರಮಾಮಂದಿ 
ಬ್ಯಾಡೋ (ರಕ್ತಧ್ವ. ೩೦೪). ಗರ್ಮಿ : ೧. ಖರ್ಜೂರ ಗರ್ಮಿಯೋ 
ಏನೋ? (ಕುಡಿಕೂ. ೨೫೬) ; ೨. ತಾವೆ ಗರ್ಮಿರೋಗದಿಂದ ನಾಲ್ಕಾರು 
ಸಲ ಆಸ್ಪತ್ರೆಯನ್ನು ಕಂಡಿದ್ದರೂ (ಎಡಹೆ. ೪೪). 

[*-ಹಿಂ. ಮರಾ. ಗರಮಾ; ಪಾರ. ಗರ್ಮಾ .! ಸಂ. ಘರ್ಮ)] 

ಗರಮು "ಗರಮ್‌? ನೋ. 

ಗೆರಲ, ಗರಳ (ನಾ). ೧. ನಂಜು; ವಿಷ: ಸುರೆ ಗರಲ ಸುಧೆಗಳ್‌ 
ಅಬ್ಮಿಯಲಿ ಸೋದರರಕ್ತೆ? (ಮಂಕುಕ. ೨೮೭). "ಗರಲಕಂಧರ' ಪರಾ. 
ಗೆರಳೆ: ೧. ಪುಗುವುದು ಕಿಚ್ಚಂ ನುಂಗುವುದು ಗರಳಮಂ ಪಾಯ್ವುದಧಿಕ 
`ಕುಧರಾಗ್ರೆ ದಿನುರ್ವಿಗೆ ಸೇವಿಸದಿರ್ಪುದಸೇವ್ಮಗುಣಾನ್ವಿತನಪ್ಪನರಪನಂ 
ಮಾನಧನಂ (ಪಂಚತಂ. ೧೩೩-೨೧). "ಗರಳಪ್ರಾಣಿ ಛೆ "ಗರಳ 
ವನಸ್ಪತಿ? ಪರಾ. ೨. ಹಾವಿನ ವಿಷ: *ವಿಸಂ ಗರಳಂ, ಗರಃ- 
ಈ * ಹಾವಿನ ವಿಷಂ? (ಹಲಾಯು. ೧೦೫-೧೪); ಗರೆಳವಿಲ್ಲದ ಉರಗಂಗೆ 
ಹಲಬರಂಜಿದರುಂಟೀ (ಮೋಳಿಮಾ. ೭೭-೩೮೨); ಘನಗರಳಂ ವಿಜೃಂಭಿಸೆ 
ಫಹಾಮಣಿ ರಂಜಿಸೆ (ಜಗವಿ. ೩-೯೧) ; ಕಾವರಾರೈ ನಿನ್ನನೆನ್ನ ಕೋಪ 
ಪ್ರಳಯಫಣಿಗರಳದಿಂ (ಶ್ರೀರಾಮಾ. ೩೦೬-೧೫೦). ([ಸಂ.] 

ಗರಲಕಂಧರ, ಗರಳಕಂಧರ (ನಾ). ವಿಷವನ್ನು ಕೊರಳಲ್ಲಿ ಧರಿಸಿ 
ದವನು; ವಿಷಕಂಠ; ಶಿವ: (8). ಗರಳೆಕಂಧರೆ: ಗರಳಕಂಧರ 
ಮೂರ್ತಿ ನೋಡುತ (ಬಸಪು. ೨೪-೨೭) ; ಗರಳಕಂಧರ ಮಹಾತ್ರ್ಯಕ್ಷನಂ 
ಚಂದ್ರಶೇಖರನ ಕಂಡು (ವೀಕೈಪು. ೨-೮-೨೬). [ಗರಲ 4 ಕಂಧರ] 

ಗರಲಗ್ರೀವ, ಗರಳಗ್ರೀವ (ನಾ). ೧; ೬ ಗರಲಕಂಧರ: ಗರೆಲಗ್ರೀವ 
ನಹೀಂದ್ರನಿಂದು ಮೃಗಲಕ್ಷ್ಮಂ ಶಂಕರಂ'ನೀಲಕಂಧರನೆಂದೇಳಿಸಿ: ತನ್ನ 
ನಿರ್ಮಲಯಶಂ' (ಪಂರಾಮಾ. ೯-೨೦೧). ಗೆರಳೆಸ್ರೀವ : ೧. ಅಭೀಪ್ಟಿತ 
ವಸ್ತುನಿಡೆಯವನಿತ್ತು ಗರಳಗ್ರೀವನಂ ಗೆಲಲು (ಬಸಪು. ೨೫-೧೨); 
ಸುಧೆಗೊಬ್ಬುಗಳ ಗಂಡಿಗರೆ ಗಾಢದ ಗರ್ಭವನು ಹೊಳ್ಳಿಸಿತು 
ಗರಳಗ್ರೀವನುಪದೇಶ (ಕುವ್ಕಾಕ. ೬-೩೧). ೨. ವಿಷವನ್ನು ಧರಿಸಿದ 
ಕೊರಳು; ಕರೆಗೊರಳು : ಓವಿ ಗುಂಡಯ್ಮಂಗೆ ಹರೆಯವನೀವ 
ಠಾವಿನೊಳಾವ ಗರಳಗ್ರೀವ ಸಹಿತಂ ಹೋದೆ (ಬಸಪು. ೨೪-೭೨). 

[ಗರಲ + ಗ್ರೀವ) 

ಗರಲಧರ, ಗರಳಧರ (ನಾ). ೧. (ಕೊರಳಲ್ಲಿ) ವಿಷವನ್ನು ಧರಿಸಿ 
ದವನು; ಶಿನ. ೨. ಹಾವು; ಸರ್ಪ. ಗೆರಳಧರ:೧. ಗರಳಧರ 
ನುರಗಭೂನಂ ಸರಸಿಜಭವಮಸ್ತಕಪ್ರಯುಕ್ತಕರಂ ಭಕ್ತಿ 
ರೆಸಮನೆಮಗೀಗೆ ಹಂಪೆಯ ವಿರೂಪಾಥ್ಸಂ (ಗಿರಿಕ ೪-೧); 


| 
| 


೨೪.೨೭ 


10 


ಕ್ರ 


25 


ಒಂ 


3 


45 


ಗರವಟಗ್ಗೆ 


ಗರೆಳಧರನೀಂಟಿದೆಮೃಕಂ ಗೆರಳಂ ತಾನಾದುದು (ವೃಷವಿ. ೪೦-೮೬) 
೨. ಘಟದೊೊಳಗೆ ಕೈದುಡುಕಿ ಪಟು ದುರ್ಫಟ ಗರಳಧರನಂ ಪಿಡಿಪಿಡಿದು 
ತೆಗೆವ ಸಮಯದಲಿ (ಬಸಪು. ೫೧-೬೧). [Xo.] 
ಗೆರಲಪೂರ, ಗರಳಪೂರ (ನಾ). ವಿಷಯುಕ್ತವಾದುದು ; ಹಾವು; 
ಸರ್ಪ. ಗೆರಳೆಪೊರೆ: “ಗರಳಪೂರಂ ಕಂಚುಕಂ ಭುಜಗನಾ ವ್ಮಾಳ 
ನೆನಲು ಸರ್ಪಂಗೆ ನಾಮಂ” (ಮಂಗರಾ. ೧೧೮-೧). 
[ಗರಲ + ಪೊರ] 
ಗರಲಭುಕ್ಕು, ಗೆರಳಭುಕ್ಕು (ನಾ). ವಿಷವನ್ನು ಉಂಡವನು; 
ನಂಜುಂಡ; ಶಿವ. ಗರಳಭುಕ್ಕು : "ಗರಳಭುಗ್ರಸನ' ಪರಾ. 
[ಸಂ. ಗರಲಭುಜ್‌) 
ಗರಲವಿಶಿಖ, ಗರಳವಿಶಿಖ (ನಾ). ವಿಷಪೂರಿತವಾದ ಬಾಣ: (*). 
ಗರಳೆವಿಶಿಖ; ಮುಳಿದವಂ ಗರಳವಿಶಿಖವನುಗಿದನಾ ನರಂ ಗಾರುಡ 
ಶಿಲೀಮುಖವನು (ಜೈವಿಭಾ. ೧೩-೧೫). [ಗರಲ + ವಿಶಿಖ) 
ಗೆರಲಾಭಿರಾಮ (ನಾ). ವಿಷದಿಂದ ಶೋಭಿಸುವವನು; ಶಿವ: 
ಸುಗುಣಾನುರಾಗನು ಗರಲಾಭಿರಾಮನು ರಠಾಗಾದಿದೋಷರಹಿತನು , . . 
ನಮ್ಮನು ಸಲಹಲಿ ಶಿವನು (ಇಂಚಾಪ, ೮೩-೧). 
[ಗರೆಲ + ಅಭಿರಾಮ] 
ಗರಲಾಶನ, ಗರಳಾಶನ (ನಾ). ಇ ಗರಲಭುಕ್ಕು. ಗರಳಾಶನ: ದೇವ 
ಗರಳಾಶನ ದೇವ ನಗಾತ್ಮಜೇಶ್ವರಾ (ಶಬಶಂ. ೫-೨೧). 
[ಗರಲ + ಅಶನ] 
ಗರವಟ್ಟಿ, ಘರವಟ್ಟ (ನಾ). ೧. ಪಹರೆ; ಕಾವಲು; ಗಸ್ತು: 
*ಗರವಟ ಇತಿ ದುರ್ಗಾದೌ ಪ್ರಹರೇ ಪ್ರಹರೇ ಪರ್ಯಟನಾದಿನಾ 
ಕ್ರಿಯಮಾಣೋ ರಕ್ತಾವಿಶೇಷಃ” (ಶಬ್ದಾ ನು. 99೧ ವ್ಯಾಖ್ಯಾ)- 
೨. ಸುತ್ತುವುದು; ತಿರುಗುವುದು. "ಗರವಟಸು' ಪರಾ. 
ಘರವಟ್ಟಿ : ೨. ಘರವಟ್ಟಿಸು' ಪರಾ. [ ಸಂ. ಗರ್ವಾಟ] 
ಗರವಟ್ಮ (ನಾ). ನವಗ್ರಹಗಳ ಸ್ಥಾನಗಳನ್ನು ನಿರ್ದೇಪಿಸುವ ನಕ್ಷೆ: 
*ಗರವಟಜ ಗ್ರಹಪಟ* (ತದ್ಭಕೋ. ೧೦). 
[ಆ ಸಂ. ಗ್ರಹಪಟ] 
ಗರವಟ್ಟಿ, ಗರವಟ್ಟಿ (ನಾ). ಯಾಗ; ಯಜ್ಞ : ಕೆಲರ್‌ ಗರವಟದ 
ಸನ್ನೆಯಮನಣಿಗೆಯ್ಯುತಿರ್ಪರ್‌ (ಅದ್ಭು ಶ. ೧-೧). ಗರವಟ್ಟಿ: 
ಆತನೊರ್ಮೆ ಮೊಗಸಿದ ಗರವಟ್ಟಿಳ್ಳೆ ಸಮಿತ್ಕಾರಂಗಳಂ ಶಿರಿಃರ್ಜೊಂ 
ದುಜ್ಜುಗದಿಂ ಬೈಗುವೊಲ್ತಿಂಗೆ ತನ್ನಾಶ್ರಮದತ್ತಣಿಂ ಪೋವೋದಂ 
(ಕಾಮಾಶ್ಚ. ೬೪-೧೯); “ಗ್ರಹರೇಖೆ; ಯಜ್ಞ ಶಾಲೆ (?)” 
(ರಾಮಾಶ್ಚ. ಕೋಕ), [ಆ ಸೆಂ. ಗಾರ್ಹಪಕ್ಕ ?] 
ಗೆರವಟಿ (ನಾ). ಕಾವಲು ; ಗಸ್ತು; ಪಹರೆ. "ಗರವಟಿವರ್‌' ಪರಾ. 
[ಆ ಗರವಟ್ಕ) 
ಗರವಟಿಗ್ಗ, ಘಠವಟಗ (ನಾ). ಕಾವಲುಗಾರ; ಪಹೆಕೆಯವನು; 
ಗಸ್ತು ತಿರುಗುವವನು : ಪೊಸ ಪೂವಡಿಗರ ಗರವಟಗರ ಕೊಲ್ಲಾಯ್ತರ 
ನುಡಿಗಾಜರೆ ಮಾಸ್ವಾರರ ಸಂದಣಿ ಸಲೆ ಸೊಗಯಿಸಿತಾಗ (ಜಯಕಳಾ. 
೧೨-೧೯). ಘರವಟಿಗೆ: ಘರವಟಗರ ಗಜವಾಜಿವಾಹಕರ ವಾಗ್ವರರ 
. * ೬ ಕೇರಿಗಳೊಪ್ಪಿ ದವು (ಕುರಾಸಾಂ. ೪-೧೧೨). 
[ಗರೆವಟ + -ಇಗ) 
ಗರವಟಗ್ಮ (ನಾ). ತೋಟ, ಹೊಲಗದ್ದೆಗಳಿಗೆ ನೀರೆತ್ತಿ ಒದಗಿಸು 
ವವನು; ನೀರುಗಂಟ (?): ಗರವಟಿಗಂ ಗರ ಇತಿ ಜಲಯಂತ್ರ 
ವಿಶೇಷಃ ತತ್ರನಿಯುಕ್ತ॥ಃ (ಶಬ್ದಾನು. ೪೪೧ 
(ಗರ್ಯ * -9ಟಗ) 


ವ್ಯಾಖ್ಕಾ). 


133 


ಗರವಟಿಗೆ ೨೪೨೮ 


ಗರವು 


ಗರವಟಸು, ಘರವಟ್ಟಿಸು (ಕ್ರಿ). ೧. ತೂತುಮಾಡು; ರಂಧ್ರವನ್ನು 
ಕೊರೆ: * ಕೊಜಃದುದು ಜ ಗರವಟಸಿಡುವುದು* (ಶಮದ ನರಿ. ೨). 
೨. ಗರಗರನೆ ತಿರುಗಿಸು; ಸುತ್ತಿಸು: ದಂತವಕ್ವಂ... ಶಂಖಚಕ್ರಾ 


ಗರವಟಿಗೆ, ಗರಟಿಗೆ, ಗರವಟ್ಟಿಗೆ, ಗರವೊಟ್ಟಿಗೆ, ಘರಟಿಗೆ, ಘರವಟಿಗೆ, 
ಘರವಟ್ಟಿಗೆ (ನಾ). ೧.ಐಗರವಟ್ಟಿ: ನೆರೆದ ವೇದಂಗಳುಗ್ಗಡವುಪನಿಷಕ್ತು 
ಗಳ ಗ[ಪಾಕಾಂ. ಕ, ನೃಪು)ರವಟಗೆ. , . ಹರಿಬ್ರಹ್ಮಾದಿಸುರರ ಕಾಹು 


(ಹಚಕಾ. ೫-೬೧); ಅಲ್ಲಲ್ಲಿ ಜಾವಮುಕ್ಯಡ(ಗ)ರವಟಗೆ ತಳವ(ಜಕಕೆ)ಯ 
(ಮೆ)ಕ್ಕೆಕ್ಳೆಯೊಳಂ ಠಾಣಾಂತರಮಂ ನಿರವಿಸೆಯುಂ (ಪಸ್ಪಪ. ೭-೬೯ವ); 
ಮೃಗೇಂದ್ರನ ಗರೆವಟಿಗೆಯಲಿ ಬಡಸೃಗಾಲನ ಬಾಧೆ ಬಲುಹು ಗಡಾ 
(ಕುವ್ಕಾಗ. ೧೦-೧೯). ೨. ಮನೋವಿಕಲಕೆ; ಚಿತ್ರಕ್ಸೋಭಿ ; 
ಹುಚ್ಚು: (8). ಗೆರಟಿಗೆ: ೧. ಗರಟಗೆಯುಕ್ಕಡದ ವಿಯಚ್ಚರರಂ 
ಪೇಸೇಷಿಕಿ£ ಆಕಿ] ಕೊಂದೆರೋ (ಶಾಂತಿಪು. ೩-೧೦೦); ಹೃದಯಪ್ರಿಯರಂ 
ತೊಟಗಿದ ಪದದೊಳ್ಳರಬಗೆಯ ಜಾವದುಕ್ಕಡದುಲಿ ಮಗ್ಗಿದ ಪೊತ್ತು 
ಸೂಳ್ಳೆ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ ಬಿನದಕ್ಕೆ 
ಪಾಡುತ್ತಿರೆ (ಯಶೋಚ. ೨-೨೭). ಗರವಟ್ಟಿಗೆ :೧."ಗರವಟ್ಟಿಗೆವರ್‌' 
ಪರಾ. ಗರವೊಟ್ಟಿಗೆ: ೧. ಉರಿನಾಲಗೆಯ ಗರವೊಟ್ಟಿ[ಪಾಠಾಂ. ಟ್ಪ) 
ಗೆಯ ತೊಳಲಿಕೆ ತೆರಳಿಚಿತು ತೆತ್ತೀಸು ಕೋಟಿಗಳ (ಕುವ್ಯಾಆ. ೨೦-೫೬). 
ಘರಟಿಗೆ: ೧. ನಿರವಧಿಧ್ಯಾನಂ ಚತುರ್ದಶಭುವನಮನಾ ಭರದಿಂದ 


ನ್ವಿತನೆಂದು ಉದಧಿಯಂ ಕಲಂಕಿಯುಂ ಅನಂತಾಖ್ಯಮೆಂದು ಭೂಮಿ 

ಯಂ ಶಿಗುಟ್‌ದಿರುಪಿಯುಂ ಅಬ್ಧ್ಬೋದರಮೆಂದು ಗಗನಮಂ ಗರ 

ವಟಿಸಿಯುಂ ಮಾಣದೆ (ಜಗವಿ. ೯-೫೩ವ). ೩. ಗಸ್ತುತಿರುಗು, ಅಲೆ : 

(8). ಘರನಟ್ಟಿಸು: ೨. ಕರವಾಳಂ ಘರವಟ್ಟಿಸಿ ಶಿರೋಜಮಂ 

ಹಿಡಿದು ತೆಗೆದು ಗುರುವಂ ಪಚ್ಚರಿತಿರೆ ಏರಿದು ಪೊಯ್ದಂ (ಸಂಸಭಾ. 

೧೨-೩೦) ; “ಫುರಬಟ್ಟಿಸಿ ಎ ಬೀಸಿ, ರುಂಳವಿಸಿ * (ಪಂಪದೀ. ೪೪೬). 
[ಗರವಟ್ಟ + -ಇಸ್ಕು] 


ಗರವಟ್ಟಿ "ಗರವಟ್ಟ' ನೋ. 

ಗರವಟ್ಟಗೆ "ಗರವಓಗೆ? ನೋ. 

ಗರವಟ್ಟಿಗೆನರ್‌ " ಗರೆವಟಿಗೆವರ್‌' ನೋ. 

ಗೆರವರೆ(ನಾ). ವಿಷಗಳಲ್ಲಿ ಭಯಂಕರವಾದುದು : ಶಿರದಲಿ ಶಿವಲಿಖಿತ 


ವದೀಪರಿಯೇ ಗರವರದಲ್ಲಿಯೆ [ಪಾಠಾಂ. ಗರಳದ ಉರಿಯಲಿ] ಒಣಗಿದೆ 


ಲಾವರಿಸೆ ಘರಟಿಗೆಯ ಕನಿಧ್ವಜನಿಕರಮನೋವಥೆ ಕೊಲುಕ ಕವಿತಂದು ಕಲಿಯೇ (ಹಚಕಾ. ೧೨-೩೦ ರಗಳೆ). (1) 

ದಂದು ಬೆಚ್ಚರದಿಂದ ಜೊಚ್ಚೆ ಯಬ್ಬರಗುರ್ವಿಸೆ ಕೂಡೆ (ಕುಮುರಾ.೧೮-೭). | | ಗೆರವರಿಸು (ಕ್ರಿ). - ಗರವಟಸು ೧: *ಗರವಸಗೊಂಡುದೆಂದೆನಲ್‌ 
ಘರವಟಗೆ: ೧. "ಘರವಟಗೆಬರು' ಪರಾ, ಘರವಟ್ಟಗೆ: ಕೊಜಕಿದುದೆನೆ ಗರವರಿಸಿ [ಪಾಠಾಂ. ಓಸಿ]ದರ್ಥಮಕ್ಕು * (ಕಬ್ಬಿಕೈ.೯೦). 
೧. ವನದುರ್ಗಮಂ ಪೋಲ್ವ ಬಿಲ್ವಡೆಯಿಂದಂ ಘರವಟ್ಟ ಗೆಯ ಕಟ್ಟ ಗಜ [<£ ಗರವಟಸು] 


ರಿಂದಂ (ಧರ್ಮಾಮೃ. 6-೨೨೬). ಕ್ಮ, ಸದ್ದು; ಗದ್ದಲ; ಗಲಭೆ: 
ತಲೆಗಾನಿನಾಳುಕ್ಯ ಡದಾಳ ಮೇಲಿಕ್ಕಿ ಉಕ್ಕ ಡದಾಳ್‌ ಘ[ಪಾಠಾಂ. ಫು]ರ 
ವಟ್ಟಿಗೆಯಾಳ ಮೇಲಿಕಿ ಘಾ ಫ]ರವಟ್ಟ ಗೆಯಾಗೆ ಮಾಮಸಕಂ 
ಮಸಗಿ (ಗದಾಯು. SN ; *ಘರನಟ್ಟಗೆಯಾಗೆ - ಇದೆಲ್ಲದರಿಂದ 
ಗಲಭೆಯಾಗಲು? (ಗದಾಸಂ. ೨೦೨ ಟಿಪ್ಪಣಿ). ಔ "ಗರವಟ' ಎಂಬುದೇ 
ಮೂಲ ರೂಪವಾಗಿದ್ದು, "ಗರವಟಗೆ? ಎಂಬುದು ಚತುರ್ಥ್ಯಂತ 
ವಾಗಿರಲು ಸಾಧ್ಯ. 

[ಗರೆವಟ + ಇಗೆ] 
ಗರವಟಿಗೆಬರು "ಗರವಟಗೆವರ್‌? ನೋ. 
ಗರವಟಿಗೆವರ್‌, ಗರಟಗೆಬರು, ಗರವಟಿಗೆಬರು, ಗರವಟ್ಟಿಗೆವರ್‌, 
ಘರವಟಗೆಬರು (ಕ್ರಿ). ೧. ಕಾವಲಿಗಾಗಿ ಸುತ್ತಿಕೊಂಡು ಬರು; 
ಪಹರೆಮಾಡು ; ಗಸ್ತುತಿರೆಗು : “ತೊಟಲ್ಲನೆಂದು ಭ್ರಮೆಗೊಂಡನುಂ 
ಗರವಟಗೆ [ಪಾಕಾಂ. ಉಂಗರನಟ್ಟಗೆ, ಗರವಟ್ಟಿಗೆ) ವಂದನುಮಕ್ಕೂಂ” 
(ಕಮದ. ನ. ೩೩ ವೃತ್ತಿ); ಕಾಮನ ಗರವಟಗೆವರ್ಪಂತೆ ಸುತ್ತಿವರ್ಪುವು 
ಗಿಳಿಗಳ್‌ (ಶಮದ. ೬೭ ಪ್ರಯೋ). ೨. ಮನೋವಿಕಲನಾಗು; 
ಭ್ರಮಿಷ್ಕನಾಗು : (8). ಗೆರಟಿಗೆಬರು : ೧, ಪುರರಕ್ಸಳರು ಕಂದಾ 
ಚಾರದವರು ಶಳವಾರರು, ಗರಟಗೆಬಂದಿದ್ದೇವೆ (ಮಂತ್ರಶ. ೩೦-೧೦). 
ಗರವಟಗೆಬರು : ೧. ರಜನೀಚರರ ಬಾಧೆಗೆ ತೊಜಕಿದು ನಿದ್ರೆಯ 
ಗ[ಪಾಕಾಂ. ಘ]ರವಟಓಗೆಬರುತಿಹೆನು ನಿಮ್ಮುಡಿಯಂಗರಕ್ಷಣೆಗೆ 
(ತೊರರಾ. ೬-೪೫-೬). ಗರವಟ್ಟಿಗೆನರ್‌ : ಮೇಲಿನ "ಶಮದ. 
ನ. ೩೩ ವೃತ್ತಿ'ಯ ಪ್ರಯೋಗದ ಪಾಠಾಂಶರವನ್ನು ನೋಡಿ. 
ಘರವಟಗೆಬರು: ೧. ಮೇಲಿನ *ತೊರರಾ. ೬-೪೫-೬'ರ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಗರವಟಗೆ + ಬರ್‌,] 
ಗರವಟಬರ್‌ (ಕ್ರಿ). - ಗರವಟಗೆವರ್‌ ೧: ಜೊಂಪಹೊಂಪದೊಳ್‌ 
ಶೋಧಿಸುತುಂ ವಿರೆಹಿಗಳನಆಸಿ ಕಾವನ ಗರವಟಬರ್ಪಂತೆ ಸುತ್ತಿ 
ಬರ್ಪುವು ಗಿಳಿಗಳ್‌ (ಸೂಕ್ತಿಸು. ೪-೪೬). [ಗರವಟ + ಬರ್‌] 


20 


45 


ಗರವಸಂಗೊಳ್‌, 


ಗೆರವಿಷ (ನಾ). ತೀಕ್ಷ್ಣವಾದ ವಿಷ, ನಂಜು (?): 


ಗರವು (ಕ್ರಿ). “ಎಲ್ಲವನ್ನೂ ಸೆಳೆದುಕೊಳ್ಳು ; 


ಗರವಸೆ (ನಾ). ಕಾನಲು; ಪಹರೆ ; ಗಸ್ತು (1). "ಗರವಸಂಗೊಳ್‌'' 


ಪರಾ. [?] 

ಗರವಸಗೊಳ್‌ (ಕ್ರಿ). ಪಹರೆಮಾಡು: 
ಕಾವಲಾಗಿರು; ಗಸ್ತುತಿರುಗು (7?) : ಮುರಿದು ಕದಿರ್ವರಿದು.ರಣ 
ಕೇಸರಿಯಂ ಸುಪಜ್‌ಿದೆ ಗರವಸಂಗೊಳ್ಳಬಲಾಸ್ಫುರಿತಾಕ್ಷಿರುಚಿಗಳಸಿ 
ಪಂಜರದೊಳ್‌ ಸೆಟಕಿಗೆಯ್ದು ತರ್ಪವೊಲ್‌ ಸೊಗಯಿಸುಗುಂ 
(ಲೀಲಾವ. ೧೨-೫) ; ಗೆರವಸಂಗೊಳ್ಳ[ ಪಾಕಾಂ. ಸೊಗಯಿಸುವ] ಮುಖ 
ಮಯೂಖಂಗಳಿಂ ಬೆಳ್ಲಿಂಗಳ್‌ ಬೆಳ್ಳಂಗೆಡೆದಂಕೆಯುಂ (ಲೀಲಾವ. 
೧೨-೬ ವ), ಗೆರಬಸಗೊಳ್‌ : *ಗರವಸಗೊಂಡುದು - ಗರವಟಸಿಡು 
ವುದು? (ಕಮದ. ಟಿರಿ. ೨); *ಗರವಸಗೊಂಡುದೆಂದೆನಲ್‌ ಕೊಣಕಿದುದೆನೆ 
ಗರವರಿಸಿ [ಪಾಕಾಂ. ಟಸಿ]ದರ್ಥಮಕ್ಕು ೨ ( ಬ್ಬಿ ಕೈ. ೯೦). 

[ಗರವಸ + ಕೊಳ್‌] 


ಗರವಸಗೊಳ್‌ "ಗರವಸಂಗೊಳ್‌? ನೋ. 
ಗೆರವಾರ (ನಾ). ಒಂದು ಬಗೆಯ ತೆರಿಗೆ; ಮಗ್ಗಗಳ ಮೇಲಿನ 


ಸುಂಕ (?) : ೬ರುಮಲದೇವರಿಗೆ ಮೂಡಲಾಗಿ ಹೋದ ಸಾಲಿಗರ 
ಕೇರಿಯ ಮುಗ ಃ1ರವಾರಗಳನು ಅ ಮೂಡಬಾಗಿಲ ಸುಂಕವನೂ 
ಆಚಂದ್ರಾರ್ಕ್ಯವಾ/ ಶಿರುಮಲದೇವರಿಗೆ ನಂದಾ[ದೀ]ಪ್ತಿಂಗೂ ದಿನಮಾನ 
ವೆಚವನೂ ನಡಸು::ಂತಾಗಿ ಧಾರೆಯನೆಜದು ಕೊಟಂಥಾ ಧರ್ಮ ಶಾಶನಕೆ 
ಶುಭಮಸ್ತು (ಸೌ:ಎಇ. IX-ii, ೪೭೬-೧೪ ; 1506). 
(1) 

ಗರುಗದ 
ಸೊಪ್ಪು ಹಾರವಾಣದ ಚಿಕ್ಕೆ. . . ಸೇವಿಸಿದರೆ ಶ್ವಾಸ, ಕಾಸ, ಕಂಠ 
ರೋಗೆ, ಗರವಿಸ, ಜಿಹ್ವಾ ರೋಗ, ೮೪ ವಿಧ ನಾಕರೋಗ , , , ನಾಶ 
ವಾಗುವುವು (ಸಕವೃ. ಪರಿ ೪೪೭). [ಗರ್ಯ * ವಿಷ] 
ಅಪಹರಿಸು; ಸುಲಿ: 
* ಗರವು-ಸರ್ವಾಳರ್ಷಣೇ'' (ಕಮಧಾ). "ಗರವುಗೊಳ್ಳು' ಪರಾ. 

(ಆ ಕವರ್ಮ್‌?) 


ಗರಪುಗೊಳ್ಳು ೨೪೨೯ ಗರಳಛುಕ್ಕು 


ಗರವುಗೊಳ್ಳು (ಕ್ರಿ). (ಎಲ್ಲವನ್ನೂ) ಸೆಳೆದುಕೊಳ್ಳು ; ಅಪಹರಿಸಿ 
ಕೊಳ್ಳು (?): 'ಸರ್ವಸ್ವವನ್ನೂ ನನ್ನ ಮೂಲಕವಾಗಿ ನಿಮ್ಮಾಳ್ಳೆಗೆ 
ಇಂಬುಗೊಳಿಸಿಬಿಟ್ಟು, ನಿಮ್ಮ ಗೆರೆಯಾಜ್ಞಿಯೊಳಗೇ ಮಿಸುಕದಿರುವಂತೆ 
ಗೆರೆವುಗೊಳ್ಳ ಲಾಟಿಸುತ್ತಿರುವ ನೀವು (ಮಂಶ್ರಶ. ೨೭-೧೨). 
'(ಗರೆಘ * ಕೊಳ್ಳು, (ಆ ಕೊಳ್ಳ್‌)] (5 
ಗೆರವೇಟ (ನಾ). ಹೆಚ್ಚಾದ ಅನುರಾಗ, ಪ್ರೀತಿ (ಗ): ನುತ್ತ 
ನೊರ್ವಂ ಗರವೇಟಿದ ಭೋಗಿಯಿಂತೆಂದಂ (ಅನಂಪು. 6-೫೩ವ). 

[< ಕರೆಂ? + ಬೇಟ್ಮ (ಆ ದೇಂಟ)] 
ಗೆರೆವೇಟಿಗಾರ್ತಿ (ನಾ). ಹೆಚ್ಚಾದ ಅನುರಾಗವುಳ್ಳವಳು (?) : / 
ಮತ್ತೊರ್ವಳ್ಗರವೇಟಗಾರ್ತಿ ಕಲಹದೆಎಳಿರ್ದರಬೊಜಗನನೋಲಗಳ್ಕ 
ಲಂಕರಿಸಿ ಕಳುಹಿ ಚಿತ್ತದುತ್ತವಳತನಮಂ ತನ್ನ ಮನದನ್ನಳಪ್ಪ ಕೆಳದಿ 

ಗಿಂತೆಂದಳ್‌' (ಅನಂಪು. ೮-೧೫ ವ). 
[ಗರವೇಟ + -ಕಾರೈ(< -ಕಾಅ) + ತ್ಮಿ (ಆ. -ಇತ್ತಿ)) 

ಗರಪೊಟ್ಟಿಗೆ "ಗರವಟಿಗೆ' ನೋ. 

ಗೆರವೊಡೆ, ಗರಹೊಡೆ (ಕ್ರಿ). - ಗರಬಡಿ ೧: ಪ್ರಯಾಣಶಕುನದೊಳ್‌ 
ಉಟ ಯನೊಂದಂ ಕಂಡಂತೆ ಕಳಿಯೆ ತಡೆಯದೆ ಗರವೊಡೆದಂತೆ 
ಮೇಲ್ವಾಯ್ಡೆವಪ್ಪೊಡೆ (ಸಂಡತಂ. ೨೦೬-೯). ಗೆರಹೊಡೆ : ಗರಹೊಡೆ 
ದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದು 
(ಬಸವ. ೧೩೨) ; ಎದೆಗಳೊಳು ಕಳವಳಿಸಿ ಗರಹೊಡೆದವೊಲು ತಮ್ಮೊಳು 
ಮಜಕಿದು ತುಟಿಗಳು ಮಿಡುಕದೆ (ಬಸಪು. ೫೪-೮೧); ಪೆರ್ಮಾಡಿರಾಯಂ | ೬ 
« * *ಹಿರಿಗರೆಕೊಡೆದ ನಿರ್ಭಾಗ್ಮನಂ ಕರುಣಿಸೆಂಡೆನುತೆ ಕಾರ್ಪಣ್ಮಮುಖ 
ನಾಗಿರ್ದ ಧರೆಣೀಶನಂ ಕೃಪಾದೃಸ್ಟಿಯಿಂ ನೋಡಿ (ಸಿದ್ಧೇಘು. ೧೩-೨೧) ; 
ಕೆಂಚ ಗರಹೊಡೆದಂತೆ ನಿಂತಿದ್ದ (ಗ್ರಾಮಾಯ. ೧೬೦). [ಗರ್ಯ * ಪೊಡೆ,] 

ಗೆರವೊಯ್‌, ಗರಹೊಯ್‌ (ಕ್ರಿ).-ಗರಬಡಿ ೧: ಕೆಟ್ಟೋಡಿದರಡಿಯಿಡೆ | 
ಮಜಕದದಿರ್ದರ್‌ ಗರವೊಯ್ತುಂದದಿನಿರ್ದರ್‌ ಪರನೃಪಬಲದವರು |: 
(ಜಯಕಾ. ೭-೨); -ಗರವೊಯ್ದಂತೆ ಅವಗ್ರಹಿಸಿಕೊಂಡು (ಮಂತ್ರಶ. 
೬೬-೨೪). ಗರಹೊಯತ್‌ ; ದುರುಳ ಕೌರವನನುಜ ದ್ರುಪದಡಿಯ 
ಸೀರೆಯನು ಕರದಿಂದ ಸೆಳೆಯುತಿರೆ ಪತಿಗಳೆಲ್ಲ ಗರಹೊಯ್ದಂತಿರ್ದರು 
(ಪುರಂದ. ೨-೫೯-೧). 


'ಗೆರಸೂಳೆ (ನಾ). (ಆಟದಲ್ಲಿ) ಗರ ಹಾಕುವುದರಲ್ಲಿ ಬಲಿಷ್ಕಳಾದ 

ಸೂಳೆ: ಹತ್ತಂಕಣದರಮನೆಗೊತ್ತಿಲಿ ಸೇದೋ ಭಾವಿ ಸತ್ಮಕ್ಕನೆಂಬಾ 

ಗರಸೂಳೆ ಮನೆಗೋಗಿ ಲೆತ್ತನಾಡ್ಯಾರೆ ನಿಮರಾಯ (ಗೌರಸ. ೨೦-೭). 
[ಗರ * ಸೂಳೆ) 


ಗರಸೆ "ಕೆರಸಿ' ನೋ. 
ಗೆರಹರಣ (ಗು). ೧. ವಿಷವನ್ನು ಪರಿಹರಿಸುವ; ವಿಷಹಾರಿಯಾದ. 
"ಗರಹರಣ ಮೂಲಿಕೆ' ಪರಾ. (ನಾ). ೨. ವಿಷವನ್ನು ಪರಿಹರಿಸು 
ವುದು ; ವಿಷವನ್ನು ನಾಶಮಾಡುವುದು. [ಗರ * ಹರಣ] 
ಗರಹರಣಮೂಲಿಕೆ (ನಾ). ವಿಷವನ್ನು ಪರಿಹರಿಸುವ ಮೂಲಿಕೆ; 
ಒಂದು ಬಗೆಯ ಔಷಧಿ ಸಸ್ಯ: ತವಕದಿಂ ಗರಹರಣಮೂಲಿಕಾ 
ಸಂತತಿಗಳ ವಿವೇಕದಿಂದ ಹಾಲಾಹಲವ ಪರಿಹರಿಸೆ ಜವಮಿಲ್ಲದಲ್ಲಲ್ಲಿ 
ಕರದೀಪಿಕಾತತಿಗಳೆಂಬಂತೆ ತೋರ್ದವಾಗ (ವೆಂಕಾರಾ. ೫-೧-೧೨). 
[ಗರಹರಣ + ಮೂಲಿಕೆ] 
ಗೆರಹಿಡಿ (ಕ್ರಿ). ಪಿಶಾಚಿ ಹಿಡಿ; ದೆವ್ವಹಿಡಿ;) ಭೂತಬಡಿ: 
ಹೆಮ್ಮೆಯಿಂದವ ತನ್ನ ನಗುವರನಜಕಿಯ ಕುಲಮದನೆಂಬ ಗರಹಿಡಿ 
(ಸಾಕಾಂ. ಹೊಡೆ]ದು (ಅಮೃತ. ೨-೫೫). 
(ಗರ್ವ ಹಿಡಿ] 
ಗರಹೊಡೆ "ಗರವೊಡೆ? ನೋ. ತ್ತ 
ಗರಹೊಯ್‌ "ಗರವೊಯ್‌ ' ನೋ. 
ಗರಳೆ "ಗರಲ? ನೋ. 
ಗರಳೆಕಂಧರೆ "ಗರಲಕಂಧರ? ನೋ. 
ಗೆರಳಗೊರಳು (ನಾ). ವಿಷವನ್ನುಳ್ಳ ಕೊರಳು; ವಿಷಕಂಠ. 
ಗೆರಳಗೊರಳವನು.- ಕೊರಳಲ್ಲಿ ವಿಷವನ್ನು ಧರಿಸಿದವನು; 
ವಿಷಕಂಠ; ಶಿವ: ಗರಳಗೊರಳವನರಳಸರಳಂಗೆ ಮುನಿವಂತೆ 
(ಹಚಳಾ. ೬-೩೦). 
[ಗರಳ (ಐಗರೆಲ) + ಕೊರೆಳು (ಆ ಕೊರಲ್‌)] 
ಗರಳೆಗ್ರೀವ "ಗರಲಗ್ರೀವ' ನೋ. 
ಗರಳಧರ "ಗರಲಧರ' ನೋ. 
ಗರಳಧರಧರ (ನಾ). ಸರ್ಪವನ್ನು ಆಭರಣವಾಗಿ ಧರಿಸಿದವನು; 
ಸರ್ಪಭೂಷಣ; ಶಿವ: ಗರಳಧರಧರ ಸ್ಥಿರಪುಣ್ಮಧಾಮ (ಹಡಕಾ. ೧-೩). 
[ಸಂ. ಗರಲಧರಧರ] 
ಗೆರಳೆಪುರ (ನಾ). ಒಂದು ಊರಿನ ಹೆಸರು; p ಇದು "ನಂಜನ 
ಗೊಡು? ಎಂಬುದರ ಸಂಸ್ಕೃತೀಕರಣವಾದ ರೂಪ: ಜಿಟ್ಟದ 
ಚಾಮೇಂದ್ರ. .. ಗರಳಪುರದ ನದಿಯನು ದಾಂಟಿ ಬಲಸಹ ನೆರೆಯರ್ಧ 
ರಾತ್ರೆಯೊಳಾಗ ಕೆರೆಹಟ್ಟಿಯ ಮುತ್ತಿದರಿತಂತ್ರವ ತಜದೊಟ್ಟಿದನು 
(ಕಂನವಿ. ೩-೫೫). [ಗರಳ (ಜ ಗರಲ) * ಪುರ] 
ಗರಳಪುರಿ (ನಾ). - ಗರಳಪುರ: ನಂಜನಗೂಡು ಇಂದಿನಂತೆ ಚಿಕ್ಕ 
ಪಟ್ಟಿಣವಾಗಿರಲಿಲ್ಲ... ಅದು ಭಕ್ತ ಜನಗಳಿಗೂ ಭಕ್ತ ಸರಾಧೀನನಾದ 
ಪರಮೇಶ್ವರನಿಗೂ ಆವಾಸಸ್ಥಾನವಾಗಿದ್ದ ಮಹಾಶಿವಶ್ಲೇತ್ರ. ಅಂದಿ 
ನಿಂದಲೂ ಪುರಾಣಗಳಲ್ಲಿ ಪ್ರಸಿದ್ಧವಾದ ಗರಳಪುರಿಶ್ಷೇತ್ರವೇ ಅದು 
(ಶ್ರೀರಾಯ. ೮). [ಗರಳ (ಜ ಗರಲ) * ಪುರಿ) 
ಗರಳಪೂರ "ಗರಲಪೂರ? ನೋ. 
ಗರಳೆಪ್ರಾಣಿ (ನಾ). ವಿಷವನ್ನುಳ್ಳ ಪ್ರಾಣಿ; ವಿಷಜಂತು: ಜಗ 
ಮಂಗಳಹಿ ಮೊದಲಾದ ಗರಳಪ್ರಾಣಿಗಳು (ವಿವೈವಿ. ೧೮೪). 
[ಗರಳ (ಐ ಗರಲ) « ಪ್ರಾಣಿ] 
ಗರಳಭುಕ್ಕು "ಗರಲಭುಕ್ಳು' ನೋ. 


0 


[ಗರ್ಮ * ಪೊಯರ್‌) 1 
ಗರಸು (ನಾ). ೧. ದಪ್ಪಮರಳು ಮತ್ತು ಜಲ್ಲಿಯ ಮಿಶ್ರಣ; 
ಕಂಕರೆ: *ಹಾದಿಗೂ ರಸ್ತೆಗೂ ಹೆಚ್ಚಾಗಿ ಉಪಯೋಗಿಸುವ ದಪ್ಪ |' 
ಮರಳಿನ. ಮತ್ತು ಸಣ್ಮಕಲ್ಲಿನ ಉಂಡೆಗಳ ಮಿಶ್ರಣ : ಗರಸು; ಕಂಕರೆ? 
(Gravel. ಇಂಕನಿ); ಮಾರ್ಗದ ಮೇಲೆ ಆಗಾಗೆ ಗರಸುಹಾಕಿ 
ರೂಳುಗಳನ್ನು ತಿರುಗಿಸುತ್ತಿರುವ ಕಾರಣ ಈ ಮಾರ್ಗವು ೧೨ ಶಿಂಗಳೂ 
ಒಂದೇ ಸಮನಾಗಿರುತ್ತದೆ (ಕಭಾಗೆ. ೨೯೫); ಗರೆಸೂ ನೀರೂ ಹಾಕಿ 
ಬಡಿಮಣೆಯಿಂದ ಬಡಿದು ಸಮಮಾಡಿ ನೆಲಗಟ್ಟು ಮಾಡುತ್ತಾರೆ 
(ಮುಂಬಯಿ. ೬-೧೧೩). ೨. ಕಲ್ಲುಮಿಶ್ರವಾದ ಹಳದಿ ಕೆಂಪು ಬೆರೆತ 
ಮಣ್ಣು : ಎರೆಯ ಭೂಮಿಗಳಾಗಲಿ ಉಸುಕು ಗರಸು ಕರಲು ಭೂಮಿ 
ಗಳಾಗಲಿ. . . ಒಡ್ಡು ಹಾಕಿಸುವುದು ಅಗತ್ಮವಾಗಿದೆ (ಕೃಷಿಪ್ರ. ೩೪) ;|40 
ಈ ಕೋಟಿಗಳಿಗೆ ಕಾಗದಾಳಿ ಎಂಬ ಕೆಂಪು ಭೂಮಿಯು ಉತ್ತಮ... 
ಬೆಟ್ಟಿ ವೆಂಬ ಗರಸಿನಭೂಮಿ ಕನಿಷ್ಠ (ಮುಂಬಯಿ ೫-೨೧೬). ೩. ಗಡಸು; 
ಕರ್ಕಶ: ನರಗಳೆಲ್ಲವನ್ನೂ ಬಿಗಿಮಾಡಿಕೊಂಡು, ಗಂಟಲು ಒಣಗಿ 
ಗರೆಸಾಗುತ್ತಿರಲು . . . ರಸಿಕರಿಗೆ ಬೇಸರವಲ್ಲದೆ ಇನ್ನೇನು ಬಂದೀಕು? 
(ಗಾನಕ. ೨೫). 45 
(ದೇ. ೫. ಕೆಲು. ಗರುಸು, ಗರ್ಸು) 


ಗರಳಛುಗ್ರಸನ 


ಗರಳೆಭುಗ್ರೆಸನ (ನಾ). [ವೀಕೈ] ೧. ಶಿವನನ್ನು ನಾಲಗೆಯಲ್ಲಿ 
ಧರಿಸಿದವನು; ಬಸವ. ಗರಳಭುಗ್ರಸನ ನುತದಿಗ್ರಮಣ ಶೈವಾಗ್ರಗಣ್ಮ 
» . ಬಸವೇಶ (ಬಸಪು. ೫೪. ೪೬) ೨. ನಂದಿ. 'ಅನುಳೋಕ್ಯ 


ಪರಾ. ಐ. ಬಸವನು ನಂದಿಯ ಅವಶಾರವೆಂಬ ಪ್ರತೀತಿ ಇದೆ. | 


[ಸಂ. ಗರಲಭುಗ್ರೆಸನ (ಗರಲಭ:ಜ್‌ * ರಸನಾ*--)]' 

ಗರಳೆವನಸ್ಪತಿ (ನಾ). ವಿಷದಿಂದ ಕೂಡಿದ ಸಸ್ಯ; ವಿಷಮೂಲಿಕೆ : 
ಗರಳವನಸ್ಪತಿಗಳು ಸ್ಥಾನರಮೆನಿಕ್ಸು ೦ ಜಂಗಮಂಗಳಹಿ ಮೊದಲಾದ 
ಗರಳಪ್ರಣಿಗಳು (ವಿವೈವಿ ೧೮೪). [ಗರಳ (ಜಗರಲ) + ವನಸ್ಪತಿ] 

ಗರಳವಾತ (ನಾ). ವಿಷಪೂರಿತವಾದ ಗಾಳಿ; ವಿಷಗಾಳಿ: ಬೀಸಿ 
ದೂರಕೆ ಓಸರಿಸಿದುದು ಮೇಘನಾದ ಶರೌಘ ಸಂಭವಗರಳವಾತಂಗಳಂ 
(ಶ್ರೀರಾಮಾ. ೬೩೯-೨೬೪). [ಗರಳ (ವ ಗರಲ) * ವಾತ] 

ಗೆರಳವಿಶಿಖ "ಗರಲವಿಶಿಖ' ನೋ. 

ಗೆರಳಾಶನ "ಗರಲಾಶನ' ನೋ. 

ಗರಳಿಗೆ (ನಾ). (?): ಅಗುಲಕ್ತಿಡಫುವ ಕಾಲ ಗರಳಿಗೆವೊಲ್‌ 
[ಪಾಣಾಂ. ಟಿಗೆಯೊಳ್‌] ನೃಪಚಿತ್ತಚೋರನಂ ತೋಣುವ ದೀವಿಗೆಯೆನೆ 
ಸಂಮುಖಮಾಯ್ತೋಲಗದೊಳ್‌ ನಿರ್ದಿಷ್ಟ ಪಳಿತ ಚಿಕುರಂ ಮುಕುರಂ 
(ಯಕೋಚ. ೨-೧೧) ; *ಗರಳಿಗೆವೋಲ್‌ -ಚಕ್ರುದಹಾಗೆ ಇರುವ” 
(ಯೆಕೋಡ, ಟೀಕು. [?) 

ಗೆರಳು (ನಾ). ಕೊರಳು; ಕಂಠ: ಶಾಲಬ್ಬೆ ಒದ್ದ ರಭಸಕ್ಕೆ ಶ್ರದ್ಧಾ 
ಮ.0ದೆ:ರುಳಿ ಬೀದಿಗೆ ಬಿದ್ದಿದ್ದಳು, ಆದರೂ ಗರಳು ಬಿಚ್ಚ ಸಲಿಲ 
(ಹೊಸಕ್ತಿ. ೨೨). "ಗರೆಳುಲಿ' ಪರಾ. 

ಗರಳುಒಡೆ ಎ (ವಯಸ್ಸು ಬಲಿತು) ಧ್ವನಿ ಗಡುಸಾಗು; ಕಂಠ 

ಬದಲಾಯಿಸು: ಆ ಹುಡುಗನಿಗಾಗಲೇ ಗರಳು ಒಡೆದಿದೆ (ರ-ಢಿ). 
"ಕೊರಳುಒಡೆ? ಪರಾ. ಗರಳುತಿರುಗು-ಗರಳುಒಡೆ : ಆ ಹುಡುಗನಿಗೆ 
ಗರಳುತಿರುಗಿದರೂ ಇನ್ನೂ ಹುಡುಗಾಟ ಹೋಗಿಲ್ಲ(ರೂಢಿ). .[ ಆಕೊರಲ್‌] 

ಗೆರಳುಲಿ (ನಾ).` ಕೊರಳದನಿ; ಕಂಠದಿಂದ ಹೊಮ್ಮಿದ ನಾದ: 
ಗರೆಳುಲಿಯಂ ಹೂಂಕೃತಿಗಳಾರವಂ ಕಂಕಣರುಣತ್ಯರಿಸಲೂ (ನವಮೋ. 


೨೬೨೭೬). [ಗರಳು * ಉಕಲ್ನಿ | 
ಗರಳೆ (ನಾ). ಒಂದು : ಬಗೆಯ ಸಸ್ಯ: * ಗರಳೆಯೆನೆ ಸೊರಟಿ” 
(ಮಂಗರಾ, ೪೧-೩೩). [?] 


ಗೆರಳೋಜ (ನಾ). ಒಬ್ಬಾತನ ಹೆಸರು: ಮಜ್ಗಲದ ಗರಳೋಜ 
ಅರಕೊಟ್ಟ ಕ್ಷೇತ್ರ (ಎಕ 1೪, ಗುಂಡ್ಲು ಪೇ. ೮೭-೧೧ ; 
[ಗರಳ? * ಓಜ (ಆ ಒವರುು)] 
ಗರಾಣ "ಘರಾಣೆ' ನೋ. 
ಗೆರಿ "ಗಲ ನೋ. 
ಗರಿಕಟ್ಟು "ಗಟುಗಟ್ಟು? 


750). 


ನೋ. 


ಗರಿಕಟ್ಟೆ (ನಾ). ಒಂದು ಜಾತಿಯ ಗಿಡ: ಗರಿಕಟ್ಟಿಗಿಡುವಂ ಶನಿವಾರ 


. . ಅರ್ಚಿಸಿ... ಮಗುವಿಗೆ, ತಾಯಿಗೆ ರಕ್ಷೆಯ ಕಟ್ಟಲು, ಗುಳಿ 
ದೋಷ ಮಾಣುುಂ (ವಿವೈವಿ. ೧೦೮). (?) 
ಗೆರಿಕು, ಗರಕು, (ಕ್ರಿ). (ಕರಾ) ಕರಿಕಾಗು; ಸುಟ್ಟುಹೋಗು; ಕಿಟ್ಟ 
ಕಟ್ಟು : ಆರ:ಬಗೆ ಹಣತಿಗೆಯೊಳಾಗ:ಗೆ ಕೂವೆರ್ನಿ ಕುಡಿ ಹೂವಿನಂತರಳು 
ಚ ಗರಿಕ.ಶಿಹುದು, ಕಿಡಿಗೆದರಿ ಹಾರುವುದು (ನಲ್ಮೆ. ಗರಿಕುವ 
ದೀಪಕ್ಕೆ ಎಸ್ಲೆಯನ್ನೆರೆದರೆ . 
ಗೆರೆಕು, : ಜಗದ ಹಣತೆಗೆರಗಿ ಎರಗಿ ಗರಿಯ 
ಗರತಿ ಸೊರಗಿ ಸೊರಗಿ ಆಳಲುತಿರಲು ಬಗೆಯ ಬಳಿಗೆ ಬಂದು ನಿಲುವ 
ಗೆಳೆ ಯನಿಲ್ಲ (ಭಾರಂಗ. ೧೫). [ಆ ಕಂಂಕು) 


೪೬) ಗೆ 


(ನಾಡೋಜ. ೩೭೦). 


೨೪೩೦ 


- * ಕಾಂತಿ ಪುಂಜವಾಗುತ್ತಬಂತು;, 


ಗರಿಜೆ 


ಗರಿಕೆ "ಕಲುಂಕೆ' ನೋ. 

ಗರಿಗೆ ಗರಗೆ (ನಾ). ಒಂದು ಬಗೆಯ ಪಕ್ಷಿ: ಕೊಂಚೆ ಕಪಿಂಜಗಿಂಚಲು 
ಗರಿಗೆ ಮೊದಲಾದಖಿಳ ಖಗಕುಲ ಬಿದ್ದುದುರಿಯೊಳಗೆ (ಕುವ್ಕಾಅ, 
೨೦-೫೩). ಗೆರೆಗೆ: ಅರೆ ಹೊಆಸು ಟಟ್ಟೀವ ಮಣಿಗನು ಗರುಡ 


3 ಳೊಣಕನು ಮೇಣ ಟೀವನು ಗರಗೆ ತೊಂಡಲು ಗಜಳ ಬಳಿಯಾ ಗಣಗ 


ಮುಕ್ಕುಟಿಕ  -. ಓಸ್ಪಿದವು (ಸಾಳ್ವಭಾ, ೫-೨೩). 
ಗರಿಗಂಟಿ " ಗಜುಗಂಟ? ನೋ. 
ಗರಿಗೆಂಟೆ " ಗಟಗಂಟ? ನೋ. 
ಗರಿಗಟ್ಟು "ಗಜಃಗಟ್ಟು” ನೋ. 

10) ಗೆರಿಗೆಳ್‌(ನಾ). ೧.(ನವಿಲು) ಗರಿಯಲ್ಲಿರುವ ಕಣ್ಣು. ೨.ಗರಿಯಲ್ಲಿ 
ಕಣ್ಣುಳ್ಳುದು; ನವಿಲು; ಮಯೂ ರ: ರಾಜಕೀರಾಶಿ(ಳಿ 
ವ.ಧ.ರುಳಾಪವೆ.॥6 ಮೆರವ ಸಂಗೀತರಸ ಗರಿಗಣ್ಗಳಡಿಗೆಕಿಯೆ 
ನಿರುನತ£ತ ನ]ರ್ತನದಿಂ... ಮೆರದುವಾವನ ಶ್ರಮಿಸುವರ ಪಾವನಾ 
(ನವಮೊೋ. ೨೪-೫೨). [ಗರಿ (ಆ ಗಲ) + ಕಣ್‌] 

೨; ಗರಿಗಣ್ಣಕ್ಕಿ (ನಾ). ಗರಿಯಲ್ಲಿ ಕಣ್ಣುಗಳನ್ನುಳ್ಳೆ ಹಕ್ಕಿ; ನವಿಲು: 

“ನವಿಲು, ಮಯೂರ, ಮೋರ, ಹೀಲಿ” (ಪ್ರಥಣ್ಣ). 
(ಗೆರಿಗಣ್‌ 4 ಪಕ್ಕಿ] ' 
ಗರಿಗೆರಿಲ್‌ (ನಾ). ಒಂದು ಅನುಕರಣ ಶಬ್ದ: 
ಗೇ೭ಗಂಲೆಂಬ ನಿಷ್ಠುರರವಂ ಮಿಗೆ. ತಲ್ತಿಜಿದತ್ತು 
(ಗಿರಿಕ. ೬-೬೮). 
ಗರಿಗೆ (ನಾ). ಒಂದು ಬಗೆಯ "ಮಣ್ಣಿನ ಪಾತ್ರೆ : 
(ಕಲ್ಪದ್ರು). [ಆ ಕರಗ] 
ಗರಿಗೆಡು (ಕ್ರಿ). ೧. ರೆಕ್ಕೆ ಬಿದ್ದುಹೋಗು; ಪಕ್ರಗಳ ಶಕ್ತಿಗುಂದು. 
೨. (ಆಲಂ) ಬಲಹೀನವಾಗು; ಶಕ್ತಿಗುಂದು: ಮುಂಡೆ ನಡೆ 
ದದ್ಭುತವನಾವ ಕವಿ ಬಣ್ಣಿಪನೊ 7.ಜೋಲುತೆ ಬಳಲ್ಲು ಗರಿಗೆಟ್ಟು ದುರದೇ 
ಮನಂ? (ಶ್ರೀರಾಮಾ. .೫೯೦- -೧೬೨). 
[ಗರಿ (ಆ ಗಜಾ) + ಕೆಡು] 

ಗರಿಗೆದರ್‌ " ಗಜಾಗೆದಟು' ನೋ. 

ಗರ೨ಗೆದರು " ಗಜಃಗೆದಟು' ನೋ. 

30 | ಗರಿಗೊಳ್ಳು (ಕ್ರಿ). ೧. ಕಿಕ್ಕೆಯನ್ನು ಪಡೆ; ಪಕ್ಷವನ್ನು ಹೊಂದು: 

ಇವುನೋ ಲೋಕಕ್ಕೆ ಗೇಗೊಂಡು 


ಆ ಜಲಪಾತವನ್ನು ಕಂಡು ಮನಸ್ಸು. ಯಾ 
ಮುಂಗಾಪು. ೬೯). ೨. (ಆಲಂ) ಹುರುಪು 


(7) 


ತಟಿಲ್ಲಿಟಿಲ್ಪಟಿಲ್‌ 
ಯುದ್ಧೆದೊಳ್‌ 
20 


ಗಡಿಗೆ” 


25 


ಹಾರಿದೆಂತೆ ಎನಿಸಿತು 
ಗೊಳ್ಳು ; ಉತ್ಸಾಹಗೊಳ್ಳು : ಆದರೆ ಅನನು ಕೂಡಲೆ ಗಂಗೊಂಡು 
ತನ್ನ ಮನಸ್ಸಿನಲ್ಲಿದ್ದುದನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಆ ಟೀಕೆಯನ್ನೇ 
ಬಳಸಿಕೊಂಡನು । ಶುರು ೩೦೨) ; ಸ್ವರ್ಗದತಿ ಶಾಂತಗೆತಿ, ಮಹಿಮೆಯಾ 
ಮಾಧುರ್ಯ, ಖರಿಶುದ್ಮರಗೆ ಗರಿಗೊಂಡ ಬಲ ಇಳಿದು ಬಂದವಾಗ 
(ಅರಳು ೧೭೭-೬). 

(ಗರಿ (ಆ ಗಜ) + ಕೊಳ್ಳು, (ಆ ಕೆಂಳ್‌,)] 

'ಗರಿಬೋಸಿ (ನಾ). ಗರಿಯನ್ನು ಸಿಕ್ಕಿಸಿದ ಟೋಪಿ: ನಾನಂತೂ 
ಇಂಗ್ಲಿಹಿನವರಂತೆ ಅಸಭ್ಯ ಅರೆಗವಚವನ್ನೂ ಅಸಂಗತ ಗರಿಟೋಪಿ 
ಯನ್ನೂ ಹಾಕಿಕೊಂಡಿಲ್ಲ | ನಿಬಂಧ. 11, ೧೭೧). 

(ಗರಿ (ಆ ಗಜ) + ಟೋನಿ) 

'ಗರಿಣಿ (ನಾ). ಗ ಹಿಡಿ; ಹೆಂಡತಿ: ಅರಲಸರಲನೆಂಬರಸಂ ತನ್ನಯ 
ಗರಿಣೆ. ರತಿಗೆ ರ ಶೌಂಡನೆಂದೆಇಬಾ ಧರಣೀಪತಿ 
ಮದನಾವಳಿಯೆಂಬೊರ್ವ ಗರಿಣಿ ಸಹಿತ ಸುಖಮಿಹನು (ಪ್ರಭಂಜ. 

(ಆ. ಸಂ, ಗೃಹಿಣೀ) 


33 


40 | 
| 


೧೧-೨೬) ; 
43 


೫-೭). 


ಗರಿತುಂಬು 


ಚಿತ್ಸಶಾವಕವು ಇನ್ನೂ 
ಕತ್ತಿ 


ಗರಿತುಂಬು (ಕ್ರಿ). ರೆಕ್ಕೆಬಲಿ;  ಪುಕ್ಕಚೆಳೆ; 
ಹಾರಾಡುತ್ತಿರುವಂತೆ ತೋರದಿದ್ದರೂ, ಗರಿತುಂಬಿ, ಕಾಲಿಕ್ಕಿ 
ಕಂಗೊಳಿಸುತ್ತಿರಬೇಕು ಎನ್ನುವಂತಿತ್ತು (ನಿರಾಭ. ೩೦). 

(ಗಂ (ಆ ಗಣಿ) + ತುಂಬು] 

ಗರಿತೆಗಿ (ಕ್ರಿ). ಕಿಕ್ಕೆಯನ್ನು ಬಿಚೆ) ; ಸೋಗೆಯನ್ನು ಕೆದರು; 

ಗೆರಿಗೆದರು : ಬನದಿ ಗೆಂತೆಗೆದು ಆಡುವ ನವಿಲುಗಳು ( ಸಿದ್ಧ ಪು. ೧೦-೩೪;. 
[ಗೆರಿ (£ ಗಲ್‌) + ತೆಗೆ) 

ಗರಿಪೂ "ಗಅವೂ' ನೋ. 

ಗೆರಿಬಿಚ್ಚು (ಕ್ರಿ). ೧. - ಗರಿತೆಗೆ. ೨. (ಆಲಂ) ಹರಡು; ವ್ಯಾಪಿಸು: 
ಮುಚ್ಚಂಜೆಯು ಮೈಚಾಚಿತು. ಗರಿಬಿಚ್ಚಿತು ಮೋಡ, ಹೊರಬಿದ್ದಿತು 
ಗೊಢ (ನೆಲಮು. ೭). [ಗರಿ(ಆ ಗಜ) * ಬಿಚ್ಚು, (ಲೈ ಬಿರ್ಚು,)] 

ಗರಿಮ (ನಾ). ೧. ಆ ಗರಿಮೆ೧. ಪಿ. -ಗರಿಮೆ ೨; ಸ್ಮರರಾಗಂ 
ಮನದೊಳ್‌ ಬೇರ್ವರಿವಿನೆಗಂ ಬ್ರಹ್ಮಚರ್ಯನಿಷ್ಕಾಗರಿಮಂ ಕರಗುವಿನ 
ಮೆಳಸೆ ಕಣ್ಗಳ . . . ಆಕೆಗಂದಿಂತೆಂದಂ (ಪಂರಾಮಾ, ೮-೬೧). 
೩. -ಗರಿಮೆ೩ಿ: ಇಂಥ ದೃಢಭಕ್ತಿಯಿಂದ ಅಣಿಮ .,. ಗರಿಮ. 
ವಶಿತ್ವಗಳೆಂಬ ಅಷ್ಟೆ ಶ್ವರ್ಯಗಳನ್ನು ಹೆಿಂದಿದರು (ಪುರಾನಿ. Hy 

[ಸಂ. ಗರಿಮನ್‌] 

ಗರಿಮರಿ " ಗರಿಮುರಿ' ನೋ. 

ಗೆರಿಮಾವಾಸ್ತಿ (ನಾ). ಹಿರಿಮೆಯನ್ನು ಪಡೆಯುವುದು ; ಶ್ರೇಷ್ಠತೆ 
ಯನ್ನು "ಹೊಂದುವುದು: us ಲಿಂಗಗಂಮಾವಾಪ್ತಿ 
ಯಪ್ಪ ದು ಪದ್ಮಾ. ೧೧-೧೦೮). 

(ಸಂ. (ಗೆರಿಮನ್‌ 4 ಆವಾಸ್ತಿ)] 

ಗೆರಿಮುರಿ, ಗರಿಮರಿ (ನಾ). ೧. ಗರಿಗರಿ; ಚೆನ್ನಾಗಿ ಒಗೆದು 
ಅಚ್ಚಕಟ್ಟುಮಾಡಿದ ಬಟ್ಟಿಗಳ ಮಡಿಕೆಗಳು ಮುರಿಯದೆ 
ಇರುವುದು: ಉಡುಪು ನಿರ್ಮಲವಾಗಿ ಗರಿಮುರಿಯಾಗಿರಬೇಕು 
(ಕಭವಿ. 11, ೩೫೪) ; ಗರಿಮುರಿ ಮಡಿಮಾಡಿಕೊಂಡ ಆತಿಥಿಯೊಬ್ಬನು 
» - ಬಂದನು (ಹುಟ್ಟಿ ಹ. ೫೨); ಬಟ್ಟೆಗಳನ್ನು ಗೆಶಿಮ:ರಿಯಾಗಾವಂತೆ 
ಮಾಡುವುದಕ್ಕೆ ಗಂಜಿಯನ್ನು ಉಪಯೋಗಿಸುವರು (ಗ್ಯಹವಿ. ೪೬). 
೨. ಕರಿದ ತಿಂಡಿಯ ಪದಾರ್ಥಗಳು ಮೆತ್ತಗಾಗದೆ ಇರುವುದು; 
ಗರುಗು : ಚಕ್ಕುಲಿ ಗರಿಮುರಿಯಾಗಿದೆ (ರೂಢಿ). ಗರಿಮರಿ : ೧. ಒಂದು 
ಜೊತೆ ಬಟ್ಟಿ ಉಡೋಕೆ ತೊಡೋಕೆ ಚೆನ್ನಾಗಿ ಗರಿಮರಿ ಮಾಡಿಟ್ಟಿದ್ದಾರೆ 
(ಮಲ್ಲಿ. ೧೩೨). [ಗೆರಿ (ಆ ಗಜ) * ಮುರ್ಮಿ] 

ಗರಿಮೆ (ನಾ). ೧. ಭಾರವಾಗಿರುವಿಕೆ; ತೂಕ; ಒಜ್ಜೆ. 
೨. ಘನತೆ; ಹಿರಿಮೆ; ಶ್ರೇಷ್ಠತೆ: ವರ ವಿಕ್ರಮದೊಳ್‌ ಗಭೀರದೊಳ್‌ 
ಗರಿಮೆಯೊಳಿ , . . ನಿನಗಾ೦*ದೊರೆ.: ಪುಷ್ಪಪು. ೧-೮೦) ; ಆ ಮಹಿಮನ |3 
ಮಹಾಗರಿಮೆಯಂ ಕೇಳಿ | ಬಸಪು. ೨೩-೨೧) ; ಗೆರಿಮೆಯುಂ ಅರ್ಪುಂ 
ಸಿರಿಯುಂ ದೊರೆಗುವರನ ಕೆಳೆತನಕ್ಕೆ ಬೇಟ್ಬಿ ಗುಣಂಗಳ್‌ ತ 
೪-೮೮); ರಾಮನ ಹಿರಿಮೆ ಗರಿಮೆಗಳು ವ್ಯಕ್ತವಾಗಬೇಕಿದ್ದರೆ.. 
ರಾವಣನಂತಹ ಪ್ರಬಲ ವಿರೋಧಿಯೂ ಬೇಕು (ವಾರಾಕೃ. ಚ 
೩. [ಯೋಗ] ಅಷ್ಟಸಿದ್ಧಿಗಳಲ್ಲಿ ಒಂದು; ಇಷ್ಟಪಟ್ಟಾಗ ದೇಹದ 4 
ಭಾರವನ್ನು ಹೆಚ್ಚಿಸಿಕೊಳ್ಳಬಲ್ಲ ಶಕ್ತಿ: ಪರಮಾಣುವಿಗೆ ಸದೃಶಮಾದ 
ದೇಹವನುದ್ದಕ್ಕೆ ನೆಗಹುವ ಕೃತ್ಯದಲ್ಲಿ ಸುಮೇರುವಿನ ಭಾರವ೦ 
ತೋರ್ಪುದೇ ಗರಿನೆ (ವಿವೇಕ. ಐಶ್ವರ್ಯವು ಅಣಿಮಾ, 
ಲಭಮಾ, ಗರಿಮಾ, ಮಹಿಮಾ, ಪ್ರಾಪ್ತ, ಪ್ರಾಕಾಮ್ಯ, ಈಶಿತ್ವ. 
ವಶಿತ್ವ, ಎಂದು ಎಂಟು ವಿಧ (ಭಾತತ್ತ್ವ. ೩೯). "ಅಷ್ಟಗುಣ ' 
ಪರಾ. [ಆ ಸಂ. ಗರಿಮನ್‌) 


೨೯೦) ; 


ಎಳ೩ಿಗಿ 


ಗರುಗಲ್ಲು 


ಗರಿಯ (ನಾ). ದೊಡ್ಡವನು; ಗಣ್ಯ: ಅವರು ಕಡುಗಲಿ ಗರಿಯರು! 
ಅವರೆ ಕೊಡಗಿನ ಹಿರಿಯರು! (ಕಪಪ. ೬-೧೫೨). 
(ಆ ಸಂ. ಗರೀಯಸ್‌] 
ಗರಿಯವಕೆ "ಗಳ:ಯವರೆ' ನೋ. 

5 |ಗರಿಯಿಕ್ಕು (ಕ್ರಿ). ರೆಕ್ಕೆಮೂಡು ; ಗರಿಹುಟ್ಟು : 

ಎಮ್ಮಾ; HM ಇನ್ನೂ, ತುಂಬುಗರಿವಕ್ಕಿಯಿದು ಆಗುವ 
(ಗಂ (ಎ ಗಜಾ) + ಇಕ್ಕು] 

ಗರಿಯೊಡೆ (ಕ್ರಿ). ೧. ಎ ಗರಿಯಿಕ್ಳು. '೨: (ಆಲಂ) ಚೈತನ್ಯವನ್ನು 
ಪಡೆ: ತಾಳೆಗರಿ: ಗರಿಯೊಡೆದು ಮ ರಮರ ವೇರಿ ಕುಕಿಲಿ ಬೆಳಕ 

9 ನೆಚ್ಚರಿಸಿದವು (ನಿಲಮು. ೭೭). [ಗರಿ (ಆ ಗಣ") + ಒಡೆ] 
ಗರಿಲನೆ (ಆ). ಒಂದು ಅನುಕರಣಾವ್ಯಯ : ಪೊಸಪೂವನಿಜಸಲಾಕೆಯ 

ಬಿಸುಸುಯ್ಕಿಂ ಗಂಲನುರಿಯೆ , ಲೀಲಾವ. ೧೧-೨೩). "ಘರಿಲನೆ' ಪರಾ. 
ಗರಿಗೆರಿಲನೆ (ದ್ವಿರುಕ್ತಿ): ಕುಂಚದಿಂ ಬೀಸಲೊಡನದು ಗರಿಗರಿ 
ಲನುರಿಯೆ ವೃಷವಿ- ೩೪-೮೧ ವ). (ಗರಿಲ್ಸ್‌ + - ಆನೈ) 

15] ಗರಿಷ್ಮ (ಗು). ೧. ಅತಿಭಾರವಾದ. ೨. ಪೂಜ್ಯವಾದ ; ಶ್ರೇಷ್ಠವಾದ. 
(ನಾ). &. ಪೂಜ್ಯನಾದವನು; ಶ್ರೇಷ್ಠನಾದವನು. ಮುನೀಂದ್ರ 
ಗರಿಷ್ಠಂ ಜಾಬಾಲಿ ನಾಮಧೇಯ ಮುನೀಂದ್ರಂ (ಉದಂಉ. ೭೦೭). 
೪; ಘನವಾದುದು; ದೊಡ್ಡ ದಾದುದು : ಕಾಷ್ಮದ ಬಣಬೆಯನಡರಿ 
ಮೇಲ್ಮೇಲೆ ಗರಿಷ್ಠವಪ್ಪುರಿವರಾಲೆಯಂತೆ (ಭರಚ. ೭೭-೧೪). [ಸಂ.] 

ಗರಿಹೊಯ" "ಗಜ್‌ಪೊಯ್‌' ನೋ. 

| ಗರೀಬ (ನಾ). ಬಡವ; ದರಿದ್ರ: ಹಾಗಾದರೆ ಕೊಡಮ್ಮ! ಯಾರಾದರೂ 

ಗರೀಬರಿಗೆ ಕೊಟ್ಟು ಖುನಾನನ್ನು ಸಂತೋಷಪಡಿಸುತ್ತೇನೆ (ದೌಲತ್‌. ೫). 
[*- ಆರ. ಹಿಂ. ಮರಾ. ಗೋೇಬ್‌) 
ಗರೀಬಿ (ನಾ). ಬಡತನ; ದಾರಿದ್ರ್ಯ: ಸರಕಾರ ಗರೀಬಿಯನ್ನು 
ಹೊಡೆಧೋಷಿಸಲು ಪಣತೊಟ್ಬದೆ (ರೂಢಿ; 
[«- ಅರೆ. ಹಿಂ. ಮರಾ. ಗರೀಬೀ] 
ಗರೀಯೆ (ಗು).೧. ಹೆಚ್ಚುಭಾರವಾದ ; ತುಂಬ ತೂಕದ. ೨. ಶ್ರೇಷ್ಠ 
ವಾದ; ಮಹತ್ತರವಾದ; ಪೂಜ್ಯವಾದ. ೩. ಪ್ರಿಯವಾದ. 
[ಸಂ. ಗರೀಯಸ್‌ | 
ಗರುಕೆ "ಕಜುಂಕೆ? ನೋ. | 
ಗೆರುಗ, ಗರಗ್ಯ ಗರಗು, (ನಾ). ಒಂದು ಬಗೆಯ ಸಸ್ಯ: “ಮಾರ್ಕವಃ, 
ಭೃೇಗರಾಜಃ ಈ ೨ ಗರಗ (ನಾಟರಾ ೧೧೨); ಪಣೆ ಕಣ್‌ ಕಿವಿ ನೆತ್ತಿ 
* * ಎಂಬಿವಜಕೊಳಗೆ ಬೇನೆಯಾಗಲ್‌ ಗರುಗೆಂ ಖರಮೂಲದ ರಸ 
ಕಣಮೆಣ್ಣೆಯ ಬೆರಸಿ ನಸ್ಕಗೆಯ್ಯಲ್‌ ಕಿಡುಗುಂ (ಲೋಕೋಪ. ೯-೧೬೭) ; 
ಶತಾವರಿ ಪುಲಿಗಿಲ್‌ ಬೆಲ್ಲವತ್ತಂ ಗರುಗಂ ಗೋರಟಿ ತವಸಿ ಆವುಂಡಲಿಗೆ 

"| ಯುಮಂ ಇನಿತಜ ಬೇಣಂ ನಾಗುಳಮೆನೆ ನೀರುಮನೆಚಕಿದುಕೊಂಡು 

(ಅಶ್ವಕಾ. ೧೧-೬೦). ಗರೆಗೆ: “ಮಾರ್ಕವಃ, ಭೃಂಗರಾಜ॥ - ೨ ಗರಗದ 

| 

4 

| 


ಗೇಯಿಕ್ಕದೆಳೆವಕ್ಸಿ 
ನಕ (ವಿಸೀಗೀ. ೫x). 


ಸೊಪ್ಪು” (ಸಿದ್ಧಾಂತಿ. ೧೨೯). ಗರಗ್ಳು; ಭರದೆ ತೀರದ ಗರಗಿನಲಿ 
WR ಶೋಧಿಸೆ ಮುನಿಕುಮಾರನು ಧರೆಯಮೇಲ್ಪಿದ್ದ ದ್ದು ಕಂಡನು 
ರೆಮದುಃ ಬದಲಿ ( ರಘುವಂ. ೯೯-೭೫). "ಕಾಡಿಗೆ ಗರಗು' ಪರಾ. (1) 
PN (ನಾ). ಎ ಗರುಗ: ಗರುಗಲು, ಗರುಗದಗಿಡ, ಆಜಗರೆ, 
ಕಾಡಿಗೆಗರಿಗೆ (ಮೈಣಗಿ, ೩೨-೬೨೫) ; ಗರುಗಲು, ಸೇವಂತಿಗೆ, ಕುಸುಂಬ 
(ನಮ್ಮನು. ೨೩೮). "ಕಾಡು ಗರುಗಲುಗಿಡ' ಪರಾ. [೬ ಗರುಗ] 
ಗೆರುಗೆಲ್ಲು (ನಾ). ಒಣಗಿ ಹಗುರವಾದುದು ; ತರಗು : ಸಜ್ಜುಪುಬ್ಬೆ 
ಬಳ್ಳಿಗಳೂ ಹುಲ್ಲೂ ಒಣಗಿ ಗರುಗಲಾದವು (ಕಿಂಕಥೆ. ೮೩). 
[ಗರುಗು (ಐ ಗಣುಗು) + -ಅಲು (<4 -ಆಲ್‌,)] 


45 


ಗೆರುಗು 


ಗರುಗು "ಗಜುಗು' ನೋ. 
ಗರುಗೊಡೆ, ಗರಗುವಡೆ (ನಾ). ಚೆನ್ನಾಗಿ ಕರಿದಿರುವುದರಿಂದ ಗರಿಗರಿ 
ಯಾದ ವಡೆ: ಪೂರಿಗೆ ಕಡಬು ಯಣ್ಣೂರಿಗೆ ದೋಸೆ ತೋರಗೂಳೂರಿಗೆ 
ತೊಳೆಪ ಗರುಗೊಡೆಯು (ಕುಜೇಲೋ. ೧೧೬). ಗರಗುವಡೆ: 
ಗರೆಗುವಡೆ ತಿನ್ನಲು ಬಲು ರುಚಿ (ರೂಢಿ). 
[ಗರುಗು (ಆ ಗಣುಗು) * ಒಡ್ಕೆ (ಆ ವಡೈೈ)] 

ಗರುಡ (ನಾ). ೧. ಹದ್ದಿನ ಜಾತಿಗೆ ಸೇರಿದ ಒಂದು ಪಕ್ಷಿ; ಕೆಂಪು 
ರಿಕ್ಕೆ ಹಾಗು .ಬಿಳಿಯ ಕೊರಳ್ಳುಳ ಹಕ್ಕಿ : ವಿಹಂಗರಾಜಃ, ' ಗರುಡಃ 

. * ಕಶ್ಯಪನಂದನಃ(ಚ) - ಈ ೧೦ ಗರುಡನ ಪೆಸರ್‌* (ಹಲಾಯು. 
೬-೩೧) ; ದಿಟಕ್ಕೆ ಬಂದರೆ ಕಾಣದಂತಡ್ಡಮೊಗವಿಕ್ಳುವೆ ಗರುಡಂಗೆ 
ಘಟಸರ್ಪನ ತೊ 6 ಜುವ೦ಂತೆ (ಬಸವ. ೩೧೧); ಗರುಡ ಹಂಸ 
ಕೇಕಿಗಳಂಜುತ್ತಿರದೆ (ಹಮ್ಮಾರ. ೪-೬೩); ಮೇಲೊಂದು ಗರುಡ ಹಾರು 
ತಹುದು ಕೆಳಗದರ ನೆರಳು ಓಡುತಿಹುದು (ಗಣೇಶ. ೩೯). ೨. ಕಶ್ಯುವ 
ಮತ್ತು ವಿನತಾ ದೇವಿಯರ ಪುತ್ರ; ವಿಷ್ಣುವಿನ ವಾಹನ; ಪಕ್ಷಿ 
ಗಳ ರಾಜ: *ಎಲರುಣಿವಗೆಯನೆಂದು ಪರ್ದುಪಕ್ಕಿಗಳಾಣ್ಮ ಬಳ ಗರುಡ” 
(ಕಬ್ಬಿಕೈ. ಆ) ; ಗರುಡೆಂ ಪೇಟ್ಲಿಂದದಿಂದೊಪ್ಪುನ ನಿಜಪುರಮಂ ಕೂಡೆ 
ನೋಡುತ್ತುಂ (ಜಗವಿ. ೯-೧೩೪); ದೊರೆ ಪತಿಭಕ್ತಿಗೆ ತನ್ನೊಳ್‌ ಗರುಡಂ 
ಗರುಡಂಗೆ ತಾನೆ ದೊರೆ ಪೆಜರಾರುಂ ದೊರೆಯಲ್ಲರೆಂಬ ತೆಜದಿಂ 
ದೊರೆಯಾದುವು ತಂನ ಗರೆಡನೆಸೆನಾಕೃತಿಗಳ್‌ (ಎಕ. ೪, ಬೇಲೂಕು. 
೧೧೨-೧೦೫ ; 1220) ; ಗರುಡನೂರವರೆಅಕೆವರೇ ನಾಗರಿಗೆ ತನಿಯನು 
(ಕುವ್ಮಾಕ. ೨-೧೫); ಮುತ್ತಿನ ಗದ್ದುಗೆ ಗರುಡನ ಹೆಗಲಿನೊಳೆತ್ತಿಸಿ 
ಬಿಗಿದು ಹಬ್ಲಣಿಸೆ ಅತ್ಯಂತ ಸೌಖ್ಯವಮಾಡಿ: ಸಂತಸದಿಂಡೆ ಹತ್ತಿದ 
ಶ್ರೀ ಕೃಷ್ಣರಾಯ (ನೋಹತ. ೩೬-೩೭). &. ಒಂದು ಎಂಬ ಸಂಖ್ಯೆಯ 
ಸಂಕೇತ: (8). ೪. ಒಂದು ಜಾತಿಯ ಹಕ್ಕಿ; ಕೊಂಬು 
ಕೊಕ್ಕಿನ ಹಕ್ಕಿ: (ಕಿ). 
"ಗರುಡವ್ಯೂಹ' ಪರಾ. ೬. ಒಡೆಯೆನಲ್ಲಿ ಪರಮ ನಿಷ್ಮೆಯನ್ನು 
ಹೊಂದಿದ್ದು ಅವನು ಮೃತನಾದರೆ ತಾನೂ ಆತ್ಮಾರ್ಪಣೆ ಮಾಡಿ 
ಕೊಳ್ಳುವ ಸ್ವಾಮಿಭಕ್ತನಾದ ಭಟ್ರ ಯೋಧ: ಸರಸ್ವತೀ ಕರ್ಣ 
ಕುಣ್ಣಲವರ್ತ ಕರ್ಪೂರ ವರ್ಷವು" ಸಿಜ್ಚನ ಗರುಡನಾಮಾದಿ ಸಮಸ್ತ 
ಪ್ರಶಸ್ತಿಸಹಿತಂ ಶ್ರ್ರೀಮನ್ಮಹಾಸಾಮನ್ನನೆಜಕಿಯಮ್ಮರೆಸನಿರಲ್‌ 
(ಇಆ. ೫1x, ೧೬೪-೧೩; 1040); ಭಯಂಕರ ಗೆರುಡಂಗೆ ಮಾರ್ಮ್ಮಲೆದು 
ಹೊಯ್ದುಮರ್ದಪ್ಪಿ ನಿಮಿರ್ಚೈ ತೋಜಕಿದಂ. “ಸ ಸೋಮನೃಪಾಳನ 
ಲೆಂಕವಾಳಿಯಂ (ಎಕ. 1೪, ಕೃಷ್ಣರಾ. ೯-೪೧ ; 1257) ; ತಾನು ಗರುಡ 
ನಾಡುದರಲ್ಲಿ ತಪ್ಪೇನು (ಶಾಂತಲಾ. ೨೭೩). ೭. ಸ್ವಾಮಿಭಕ್ತನು 
ತನ್ನ ಬಾಳನ್ನು ಅರಸನಿಗಾಗಿ ಮುಡಿಪಾಗಿಸುವ ಸಂಪ್ರದಾಯ, 
ಪದ್ಧತಿ; ಕೀಳ್ಲುಂಟಿ ಗರುಡ ಎಂಬ ನೀರೆಪದ್ಧತಿಗಳೂ ಕನ್ನಡಿಗರ 
ಮಹಿಮಾ ಪ್ರಕಾಶನಕ್ಕೆ ಶ್ತಿಹಿಡಿದೆ ಜೀನಂತ ಸಾಕ್ಷಿಗಳಾಗಿವೆ (ನಂಜುಂಡ. 
೧೪೮); ದೊರೆ ಸತ್ತಾಗ ತಾವು ತಮ್ಮ ಪರಿವಾರ ಹಾಗೂ ಸತಿಯರೊಂದಿಗೆ 
ಪ್ರಾಣವನ್ನು ಕೊಡುತ್ತಿದ್ದರು. ಇಂಥ ಪದ್ಧತಿಗೆ "ಗರುಡ? ಎಂದು ಹೆಸರಿದೆ 
(ಪ್ರವಾಇ. 1, ೩೧೨ ಅಡಿಟ). ೮. ದೇವತೆಗಳಲ್ಲಿ ಒಂದು ಪಂಗಡ ; 
ಗರುಡನ ಸಂತತಿಗೆ ಸೇರಿದ ದೇವಗಣ : ಚೇಡಿದರ್‌ ಪ್ರಾಣದಾನಮನ 
ಖಳ ಗರುಡರುಜಕ್‌ ಕೂಡಿದರ್‌ ಕಣ್ಣೆಟ್ಟು (ಚೆಬಪು.' ೩೯-೧೭) ; ಗರುಡರ 
ಪಾಳಿ ಗಂಧರೆರ ತಿಂಥಿಣಿ ಸಿದ್ಧರ ಪಂಕ್ತಿ (ವೃಷವಿ. ೭-೨೮). ೯. [ನಾಟ್ಯ] 
ಇಪ್ಪತ್ತುಮೂರು ದೇಶೀಯ ಸ್ಥಾನಕಗಳಲ್ಲಿ ಒಂದು; ನೃತ್ಯದಲ್ಲಿ 
ಒಂದು ಭಂಗಿ: ಶೈವಮೆಸೆವ ಗರುಡಂ ಕೂರ್ಮಂಗೆಲೆ. ನಾಗಬಂಧ 
ವೃಷಭಂ ಸುಲಲಿತಮಿಪ್ಪತ್ತುಮೂಣು ದೇಶಿಸ್ಥಾನಂ (ಲಾಸ್ಕರಂ. ೭-೮). 


೫, ಒಂದು ಬಗೆಯ *ಸೇನಾವ್ಯೂಹ. 


2೪5.೨ 


ಗರುಡಘೋಟಕ 


೧೦. [ನಾಟ್ಯ] ಇಪ್ಪತ್ತುನಾಲ್ಕು ಬಗೆಯ ಹಸ್ತಾಭಿನಯಗಳಲ್ಲಿ 
ಒಂದು: ಅಭಿನಯ ದರ್ಪಣದಲ್ಲಿ - ೧. ಅಂಜಲಿ ೨. ಕಪೋತ... 
೨೦, ಗರುಡ ೨೧. ನಾಗೆಬಂಧ (ಇ... ೪೮). 

ಗರುಡನಗೆರೆ ಎ ಮನುಷ್ಯರ ಶುಸ್ಮದಲ್ಲಿರುವ ಒಂದು ರೇಖೆ, 
ಗುರುತು. ಐ ಹಸ್ತದಲ್ಲಿ ಈ ರೇಖೆಯುಳ್ಳವರಿಗೆ ಹಾವು ಸುಲಭ 
ವಾಗಿ ವಶವಾಗುತ್ತದೆಂದು ಪ್ರತೀತಿ : ನಾಗಾ ಏನು, ಗೆರುಡನಗೆಕೆ 
ಕಂಡೆಯೇ ? (ನಿರಾಭ. ೪೦); ಕಂಡಿಲ್ಲವೇನೊ ಅಂಗೈಯ ಗರುಡನ 
ಗೆರೆಯ (ಉಯ್ಯಾಲೆ. ೩೨), [ಸಂ.7 


ಗರುಡಕಂಭ "ಗರುಡಗಂಬ' ನೋ. 


10 ಗೆರುಡಳಾರೆ (ನಾ). ಓಂದು ಜಾತಿಯ ಗಿಡ: ನಗರಿ, ದೊಡ್ಡಳಾಕೆ, 


ಬೋನುಗಾರೆ, ಗರುಡಕಾರೆ (ಮೈಔಿಗಿ. ೬೬-೧೩೩೯). 
[ಗರುಡ + ಕಾರಿ) 


ಗರುಡಗೆಂಬ, ಗರುಡಕಂಭ, ಗರುಡಗಂಭ (ನಾ). ೧. ದೇವಸ್ಥಾನ 


ಗಳ ಮುಂದೆ ದೇವರ ವಿಗ್ರಹಕ್ಕೆ ಅಭಿಮುಖವಾಗುವಂತೆ 
ಸ್ಥಾಪಿಸಲ್ಪಟ್ಟಿರುವ, ಬುಡದಲ್ಲಿ ಗರುಡನ ವಿಗ್ರಹದಿಂದೊಡ 
ಗೂಡಿರುವ, ಎತ್ತರವಾದ ಕಲ್ಲಿನ ಅಥವಾ ಮರೆದ ಕಂಬ; ಕುಡಿ 
ಮರ (ಕರಾ). ಔ ಉತ್ಸವದ ದಿನಗಳಲ್ಲಿ ಇದರ ತುದಿಯಲ್ಲಿ ಪಂಜು 
ಅಥವಾ ದೀಪಗಳನ್ನು ಹತ್ತಿಸುವರು: ವೈದಿಕ ದೇವಾಲಯಗಳ 
ಮುಂದೆ ನಿಲ್ಲಿಸಿರುವ ಗರುಡಗಂಬಗಳು, ಧ್ವಜಸ್ತಂಭಗಳು (ಮೈವಾಸ್ತು. 
೫೮). ೨.ಗರುಡನಾಗಿದ್ದ ವೀರನ ಸ್ಮಾರಕವಾಗಿ ನಿಲ್ಲಿಸುವ ಕಂಭ: 
ಸಂಜೀವರಾಯನ ಪ್ರತಿಷ್ಠೇ ಮಾಡಿ ಯೀ ಗರುಡಗಂಬ ನಿಲ್ಲಿಸಿ (ಎಕ. 
2೭11, ಶಿರಾ. ೯೨-೧೩; 1591). ಷಿ. ಗ್ರಾಮಗಳಲ್ಲಿ ಚಾವಡಿಗಳ 
ಮುಂದೆ ನೆಟ್ಟಿರುವ ಮರದ ಕಂಬ. ಐ ಇದಕ್ಕೆ ಸಾಮಾನ್ಯವಾಗಿ 
ಅಪರಾಧಿಗಳನ್ನು ಕಟ್ಟಿಹಾಕುವ ಪದ್ಧತಿ ಇತ್ತು: (ಕ). ೪. ಭಿಕ್ಷೆ 
ಗಾಗಿ ಕೈಯಲ್ಲಿ ಹಿಡಿದುಕೊಂಡು ತಿರುಗುವ, ಗರುಡನ ವಿಗ್ರಹ 
ವುಳ್ಳ ಅಥವಾ ಸಜೀವವಾದ ಗರುಡಪಕ್ಷಿಯನ್ನು ಕೂರಿಸಿರುವ 
ದೀಪದ ಕಂಬ: "ಆದಿಕರ್ನಾಟಕರು ಬಹಳ ದಿವಸಗಳಿಂದ ಭಜನೆಗೆ 
ಬೇಕಾಗುವ ಗರುಡಗಂಬ ಒಂದನ್ನು ತರಿಸಿ ಕೊಡಿ ಅಂತಾ ಹೇಳ್ತಾ 
ಇದ್ರು (ಗದಾ. ೧೩); ಹೋಗಯ್ಯ -ಆ ಗರುಡಗಂಬ ಕೊಂಡು 
ಕೊಂಡು ನಾನು ಶಿರುಪಕ್ಕೆ ತಾನೇ ಹೋಗಬೇಕು? (ಗರುದಾ. ೧೩). 
ಗರುಡಕಂಭೆ : ೧. ಬೈರೆಯ ನಾಯಕರು ಮಾಡಿಸಿದೆ ಗರುಡಕಂಭ 
(ಮೈ ಆರಿ. ೧೯೪೨, ೨೯೨೯; 1409). ಗರುಡಗಂಭ : ೧. ದೇವಸ್ಥಾನದ 
ಮುಂದಿರೋ ಗರುಡಗಂಭದ ಹಾಗೆ ನಿಂತು ಬಿಟ್ಟಿಯಲ್ಲಾ? (ಕಂಕಕೂ. 


೪೦). [ಗರುಡ + ಕಂಬ್ಮ (೮ ಕಂಭ)) 


35| ಗರುಡಗಂಭೆ "ಗರುಡಗಂಬ' ನೋ. 


40 


45 


ಗರುಡಗಣ್ಣು (ನಾ). ೧. ಗರುಡನ ಕಣ್ಣು. ೨.ಚುರುಕಾದ ಕಣ್ಣು : 


ಆ ಮುದುಕನ ಗರುಡೆಗಣ್ಣಿನ ಕುರಿತು ಇನ್ನಿಲ್ಲದ ವಿಸ್ಮಯ (ಬನಸಿ. ೫೭). 
[ಗರುಡ * ಕಣ್ಣು (ಆ ಕ18)) 


ಗೆರುಡಗಾಂಧಾರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 


ಒರ್ವ ಗರುಡಗಾಂಧಾರಿಯೆ ಪಾಡಿದಕೆ, .. ಪರ್ದುಗಳು ಮೈನೀಡಿಳಿ 
ತಂದು ಕೇಳಿದವು (ಛರಚ. ೬೪-೧೨). 
[ಗರುಡ? + ಗಾಂಧಾರಿ) 


ಗರುಡಘೋಟಬಿಕ(ನಾ).ಗರುಡನನ್ನು ಕುದುರೆಯಂತೆ ವಾಹನವಾಗಿ 


ಉಳ್ಳವನು ; ಗರುಡವಾಹನ ; ವಿಷ್ಣು: ಸೂಬಯಿಂ ಕುಂಭಾಂಡ 
ಮಂತ್ರಿಸೇಖರೆ ಗರುಡಘೋಟಿಕನ ಸನ್ನಿಧಿಗೆ ಬಂದು (ನವನೋ. ೩೩-೫). 
[ಗರುಡ + ಘೋಟಕ] 


ಗರುಡತುರಿಂಗ 


ಗೆರುಡತುರಂಗ (ನಾ). - ಗರುಡಫೋಟಕ : ಮಂಗಳಾತ್ಮಕ ದುರಿತ 

ಶಿವಿರಪತಂಗ ಗರುಡತುರಂಗ ರಿಪುಮದಭಂಗ (ಹರಿಸಾ, ೧೦). 
[ಗರುಡ + ತುರಂಗ] 

ಗರುಡತೋರಣ (ನಾ). ಗರುಡ ಪೀಠದ ಮೇಲಿರುವ ತೋರಣ : 
ಪೀಠದ ಮೇಲೆ ಗರುಡತೋರಣದಲ್ಲಿ ದಶಾವತಾರಗಳು ಕಂಡುಬರುತ್ತವೆ 
(ಹೊಯ್ಸ ವಾ. ೧೫೫). [ಗರುಡ * ತೋರಣ) 

ಗೆರುಡದ್ಭಷ್ಟಿ (ನಾ): ೧.-ಗರುಡಗಣ್ಣು ೧. ೨. - ಗೆರುಡಗಣ್ಣು ೨; 
“ಸೂಕ ಕ್ಷ್ಷದಾದ ನೋಟ; ಚುರುಕುತೋಟ ; ಸೂಕ್ಷ ಒದ ಷ್ಟಿ” 
(ಅನಂನಾ.). [ಗೆರುಡ * ದೃಷ್ಟಿ] 

ಗರುಡಧ್ವಜ (ನಾ). ೧. ಗರುಡ ಚಿಹ್ನೆಯುಳ್ಳ ಧ್ವಜ. ೨. ಧ್ವಜದಲ್ಲಿ 


ಗರುಡನ ಚಿಹ್ನೆಯುಳ್ಳವನು ; ವಿಷ್ಣು; ಕೃಷ್ಣ: ಉರಗಧ್ವಜಂ 
ಗರುಡಧ್ವಜನಂ ಸಂಬೋಧಿಸಿ ನುಡಿಯೆ (ಗದಾಯು. ೭-೪೧ ವ); 
ಗರುಡೆಧ್ವಜನೆಬ್ರರ್ಪುದುಂ (ಅರ್ಧ ನೇ. 6-೩೪). ೩, [ಜೈನ] 


ವಾಸುದೇವ : ಗರುಡಧ್ವಜನ ಗಜದ ಮೊಗಡರ್ಮಮನರ್ನಿಸುವಿನಮಿಸೆ 
(ಶಾಂತಿಫು. ೫-೬೦) ; ವಿಯಚ್ಚರ ಸೈನ್ಯಂ ಸತ್ತುದು ಫುಣ್ಬಿತ್ತುದು 
ಬೆನ್ನಿತ್ತುದು ಪೂಣ್ಣಿಟ್‌ವುದರಿದು ಗರುಡಧ್ವಜನೊಳ್‌ (ಸಂರಾಮಾ. 
೯-೬೪). ಔ ಜೈನಪುರಾಣಗಳಲ್ಲಿ, ತೀರ್ಥಂಕರರ ಜೀವನಕ್ಕೆ 
ಸಂಬಂಧಿಸಿದಂತೆ, ಒಂಬತ್ತು ಜನ ವಾಸುದೇವ ಮತ್ತು ಒಂಬತ್ತು 
ಜನ ಪ್ರತಿವಾಸುದೇವರ ಕತೆಗಳು ಬರುತ್ತವೆ. 
[ಗರುಡ * ಧ್ವಜ] 
ಗರುಡಧ್ವನಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಗರುಡ 
ಧ್ವನಿರಾಗದ "ಆನಂದಸಾಗರಮಾ' ... ಅವರು ತಮ್ಮ ಕಚೇರಿಗಳಲ್ಲಿ 
ಹಾಡುತ್ತಿದ್ದರು (ಸಂಗೀತ. ೫). [ಗರುಡ ? * ಧ್ವನಿ] 
ಗರುಡಪಂಚೆಮಿ (ನಾ). ಶ್ರಾವಣ ಶುದ್ಧ ಪಂಚಮಿ; ನಾಗರ 
ಪಂಚಮಿ : ಗರುಡಪಂಚಮಿಯದಿನ ನಾಗನಿಗೆ ತನಿ ಎರೆಯುವುದು 
ಪದ್ಧತಿ (ರೂಢಿ). ಆಶ್ವಯುಜ ಶುದ್ಧ ಪಂಚಮಿಯಂದೂ 
ಕೆಲವರು "ನಾಗರೆಸಂಚಮಿ ಯನ್ನು ಆಚರಿಸುತ್ತಾರೆ. 
[ಗರುಡ * ಪಂಚಮಿ] 


ಗರುಡಪಕ್ಷ (ನಾ). ೧. ಹದ್ದಿನ ರಿಕ್ಕೆ. ೨. [ನಾಟ್ಯ] ಒಂದು ಬಗೆಯ | 


ಹಸ್ತವಿನ್ಯಾಸ: “ಗರುಡಪಕ್ಷ: ತ್ರಿಸತಾಕ ಹಸ್ತ ಗಳೆಂಡರ ಆಂಗೈಗಳನ್ನು 


ಕೆಳಮುಖಮಾಡಿ ಸೊಂಟದಲ್ಲಿ ಮೊಳಕೈೆಗಳನ್ನಿರಿಸಿ ಜಾಗ್ರತೆ ಕೈಗಳನ್ನು 


ಅಡ್ಡಲಾಗಿ ಮೇಲಕ್ಕೆ ತ್ತುವುದು ೫ (ಲಾಸ್ಕರಂ. ೨೫೨ ಗದ್ಯಾನುವಾದ) ; 
ಮೊಳಕಯ್ಯತ್ರಿಪತಾಕಂ ಕೆಳನೊಗಮಾಗಿರ್ದ ಕಟಯೊಳಿರ್ದಡ್ಮೈಸುತ್ತಿ 
ಳಲಿ ಬರುತೂರ್ಧ್ವಮಾಗಲ್‌ ಕೆಳೆಯಳೆ ಕೇಳ್‌ ಗರುಡಪಕ್ಷಹಸ್ತ 
ಮೆನಿಕ್ಕುಂ (ಲಾಸ್ಕರಂ. ೨-೬೪). [ಗರುಡ * ಪಕ್ಷ] 

ಗರುಡಪಚ್ಚೆ (ನಾ). ಒಂದು ಬಗೆಯ ಹಸಿರುಬಣ್ಣದ ರತ್ನ 
ಮರಕತ: ನಿರ್ಮಲವಾದ ಗರುಡಪ ಚ್ಚ ಗಳಿಂದ is 
ಬಾಗಲುಗಳು, ಮುತ್ತಿನ ಕದಗಳು (ಕೃವಾಸ. ೫); ಹಾಲನು ನೀರನು 
ಸಮಾಂಶವಾಗಿ ಕೂಡಿಸಿ ಗರುಡಪಟ್ಟಿಯಂ ತೇದು ಅದರಲ್ಲಿ ಕದಡಿ 
ಕುಡಿಯೆ ಛರ್ದಿ ಹರ (ಸಕವೈ. ೨೬೬). ಐ ಗರುಡಪಚ್ಚೆ ಮಣಿಯಿಂದ 
ಸರ್ಪವಿಷ ಪರಿಹಾರವಾಗುವುದೆಂದು ಪ ಪ್ರತೀತಿ ಇದೆ. 

[ಗರುಡ * ಪಚ್ಚಿ (ಆಂ ಇಟ್ಟ] 

ಗೆರುಡಪಟ (ನಾ). ಗರುಡನ ಚಿತ್ರವನ್ನು ಬರೆದ ಪಟ, —ಬಟ್ಟಿ : 
ಗರುಡಸಟಿ ಎಂಬುದೊಂದನ್ನು ದೇವಸ್ಥಾನದ ಮುಂದೆ ಪಾಡ್ಕದ ದಿವಸ 
ಕಟ್ಟುತ್ತಾರೆ. ಗರುಡಪಟ ಕಟ್ಟರುವಾಗ ಮಡಿಯಾದ ಪದಾರ್ಥ ಮತ್ತಾವು 
ದರಿಂದಲೂ ಮೈಲಿಗೆಯಾಗುವುದಿಲ್ಲ (ಗರುದಾ, ೫೪), [ಗರುಡ * ಪಟ್ಯ) 


೨೪೩೨, 


0 


20 


35 


40 


435 


ಗರುಡಮಂತ್ರ 


ಗೆರುಡಪತತ್ರಿ (ನಾ). ೧. ಗರುಡಪಕ್ಷಿ. ೨. ಗರುಡ ಮಂತ್ರದಿಂದ 
ಅಭಿಮಂತ್ರೆ ಸಿ ಪ್ರಯೋಗಿಸುವ ಬಾಣ; ಗರುಡಾಸ್ತ್ರ : ಫಣಿಪ್ರಬಳ 

` ಸಾಯಕದಿಂ ಫಣಿಡಂಡಕಾಂಡಮಂ ಗರುಡಪತತ್ರಿಯಿಂದಜಿತಸೇನ 
ನಡುರ್ಶಿರದೆಚ್ಚು ತೊಳ್ಳಿದಂ (ಚಂದ್ರಪು. ೬-೩೯). [ಗರುಡ * ಪತತ್ರಿ] 

ಗೆರುಡಸಾತಾಳ (ನಾ). ೧. ಹಾವಿನ ವಿಷಕ್ಕೆ ಔಷಧವಾದ 
ಮೂಲಿಕೆ; ಸರ್ಪಾಕ್ಷಿ: (8). ೨. ಬಾವಿಯಲ್ಲಿ ಬಿದ್ದ ಕೊಡ 
ಮೊದಲಾದುವನ್ನು "ಶೀಲಕ್ಕೆ ತೆಗೆಯಲು ಉಪಯೋಗಿಸುವ, 
ಕಬ್ಬಿಣದ ಕೊಳ್ಳಿಗಳಿಂದ ಕೂಡಿದ. ಒಂದು ಸಾಧನ; ಪಾತಾಳ 
ಗರುಡಿ : ಅನರ ಒಳಗೆ ಹುದುಗಿದ್ದ ಸೇವಾನೃತ್ತಿಯನ್ನೂ ಅದಕ್ಕೆ 
ಸಾಧನಗಳಾದ ಸತ್ಯ ಆಹಿಂಸೆಗಳನ್ನೂ 'ಹೊರಗೆ ಎಳೆಯುವುದಕ್ಕೆ ಸಾಹಿತ್ಯ 
ERE A (ರಾಮರಾ. pp 

[ಗರುಡ * ಪಾತಾಳ (= ಪಾತಾಲ)] 

ಗರುಡಪಾತಾಳಿ (ನಾ). ಜ ಗರುಡಪಾತಾಳ ೨: ತನ್ನಂತಹ ಹೆಂಗಸಿಗೆ 
ಈ ದ್ವೇಷದ ಆಳ ಯಾನ ಗರುಡವಾತಾಳಿಗೂ ಸಿಗುವಂಥದಲ್ಲ (ಸಂಸ್ಕಾರ. 
೪೮). [೮ ಗರುಡಪಾತಾಳ] 

ಗರುಡಸಾಳಿ (ನಾ). - ಗರುಡಧ್ವಜ ೧: ನಾರಾಯಣನುಮಾಗೆ ಗರುಣೆ 
ಪಾಳಿಯುಯಿಲ್ಲಮಜನೆನಲು ಹಂಸಧ್ವಜವೂ ತೋರದಿದೆ (ನವಮೊ 
೬-೪೩). [ಗೆರುಡೆ * ಪಾಳಿ (ದಪಾಲಿ)] 

ಗರುಡಪೀಠ (ನಾ). ದೇವಸ್ಥಾನಗಳಲ್ಲಿರುವ, ದೇವರನ್ನು ಪ್ರತಿಷ್ಠೆ 
ಮಾಡಿರುವ ಕಲ್ಲಿನ ನೆಲೆಗಟ್ಟು; ಗರುಡನ ಆಕೃತಿಯನ್ನು 
ಕೆತ್ತಿರುವ ಪೀಠ; ಗರುಡೆಪೀಕೆದ ಮೇಲಿರುವ ಕೇಶವ ವಿಗ್ರಹ ಅಸ್ಟು 
ಚೆನ್ನಾಗಿಲ್ಲ (ಹೊಯ್ಸವಾ. ೧೫೫) ; ಗರುಡಪೀಠದ ಮೇಲೆ ಅಭಯ ಚಕ್ರ 
ಪದ್ಮ ಹಿಡಿದಿರುವ ಯಕ್ಷಿ (ಪದ್ಮಾವತಿ) ಚೋಳ ವಿಗ್ರಹಗಳಂತೆ ಬಹಳ 
ಸುಂದರವಾಗಿದೆ (ನಿಟ್ಟೂಶಾಂ. ೧೪). [ಗರುಡ * ಪೀಠ] 

ಗರುಡಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲಿ ಒಂದು: 
ವಾಮನ, ಕೂರ್ಮ, ಮತ್ತ, ಮತ್ತು ಗರುಡಪುರಾಣಗಳು ಅತಂತ 
ಆಧುನಿಕವಾದುವುಗಳು (ಭಾರದ. ೧೪೬). ಹಿರಿಯರು ಸತ್ತಾಗ 
ಮೃತರ ಆತ್ಮಶಾಂತಿಗಾಗಿ ಮನೆಯಲ್ಲಿ ಈ ಪುರಾಣವನ್ನು 
ಓದಿಸುವ ಪದ್ದತಿ ಇದೆ. ಇದರ ಪೂರ್ವಖಂಡದಲ್ಲಿ ಮಾನವ 
ಜೀವನಕ್ಕೆ ಬೇಕಾದ ಅನೇಕ ವಿಷಯಗಳೂ, ಉತ್ತರಖಂಡದಲ್ಲಿ 
ಮನುಷ್ಯನ ಉತ್ತರಕ್ರಿಯೆಗಳಿಗೆ ಬೇಕಾದ ವಿಷಯಗಳೂ 
ಉಕ್ತವಾಗಿವೆ. [ಗೆರುಡ * ಪುರಾಣ] 

ಗರುಡಪ್ಲುತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು ; 
*ಗಯಡಪ್ಪತಕ: - ಪತಾಕಹಸ್ತಗಳೆರಡನ್ನು ಪಕ್ಕೆಗಳ ಪಕ್ಕದಲ್ಲಿ ಹಿಡಿದು, 
ಒಂದು ಕಾಲನ್ನು ಚೇಳಿನಬಾಲದಂತೆ ಹಿಂದಕ್ಕೆತ್ತಿ, ಎದೆಯನ್ನು ಮುಂದಕ್ಕೆ 
ನೀಡುವುದು ” (ಲಾಸ್ಕರಂ. ೨೯೯ ಗದ್ಯಾನುವಾದ), [ಗರುಡ + ಪ್ಲ] 

ಗರುಡಫಲ (ನಾ). ಒಂದು ಜಾತಿಯ ಔಷಧಿ ಗಿಡ: ಚಿಕ್ಕಸುರಗಿಡ, 
ಗರುಡಫಲ (ನೈಔಗಿ. ೪೫-೮೮೧). [ಗರುಡ * ಫಲ] 

ಗೆರುಡಜಾಣ (ನಾ). ಗರುಡಪತತ್ರಿ ೨: ಅರಸನೆಚ್ಚಾ ಸರ್ಪಬಾಣವ 
ಗರುಡಬಾಣದಿ (ಕೌಶಿರಾ. ೨೨-೩೧). [ಗರುಡ * ಬಾಣ್ಯ) 

ಗರುಡಬೇರು (ನಾ). ಒಂದು ಜಾತಿಯ ಬೇವು; ಅರಬೇವು: 
ಅರಬೇವಿಗೆ 7 ರುಡಬೇರೆಂಬ ಹೆಸರು (ಕೃಷಿಪ್ರ. ೧೩೩). 

[ಗರುಡ + ಬೇರು (೮ ಸಿ ರ್‌)) 

ಗರುಡಮಂತ್ರೆ (ನಾ). ಹಾವಿನ ವಿಷದ ನಿವಾರಣೆಗಾಗಿ ಜಪಿಸುವ 

ಗರುಡನ ಸ್ಲುತಿರೂಪವಾದ ಮಂತ್ರ: ಗರುಡಮಂತ್ರವ ಕಲಿತಮಾತ್ರ 


| ದಲುರಗವದನದಿ ಬೆರಳನಿಡುವರೆ (ಗಗತಾ. ೧೫-೨೧). [ಗರುಡ + ಮಂತ್ರ) 


ಗರುಡಮಚ್ಚೆ 
ರ್ಶ 


ಗರುಡಮಚ್ಚೆ (ನಾ). ಒಂದು ಬಗೆಯ ಮಚ್ಚಿ, ಗುರುತು: 
ಗರುಡೆನುಚ್ಚೆ ಇರುವವರನ್ನು ಕಂಡತೆ ಹಾವುಗಳು `ಹೆದರುತ್ತನೆಂಬ 
ನಂಬಿಕೆಯಿದೆ (ರೂಢಿ). [ಗೆರುಡ + ಮಚ್ಚಿ] | 

ಗೆರುಡಮಣಿ (ನಾ). ಹಾವಿನ ವಿಷವನ್ನು ಪರಿಹರಿಸುವ ಮಣಿ. | 

[ಗರುಡ + ಮಣಿ] 

ಗರುಡಮುದ್ರೆ (ನಾ). ಪೂಜಾಸಮಯದಲ್ಲಿ, ಫಪೂಜಾಸಾಮಗ್ರಿ | 
ಗಳನ್ನು ನಿರ್ವಿಷಗೊಳಿಸುವ ಸಲುವಾಗಿ ತೋರಿಸುವ ಒಂದು 
ಬಗೆಯ ಮುದ್ರೆ. ಐ ಹಸ್ತಗಳ ಬೆರಳುಗಳನ್ನು ಮಡಿಸಿಕೊಂಡು 
ಗರುಡನ ಆಕಾರದಂತೆ ಮಾಡುವ ಒಂದು ಮುದ್ರೆ. ಇದು 
ವಿಷ್ಣುವಿಗೆ ಸ್ರಿಯಕರವಾದುದೆಂದು ಹೇಳಲಾಗಿದೆ. 

[ಗರುಡ + ಮುದ್ರೆ) 

ಗರುಡಮೂಗು (ನಾ). ೧. ಗರುಡನ ಕೊಕ್ಕಿನಂತೆ ಬಾಗಿರುವ 
ಮೂಗು: ಆತನ ಮೂಗೋ ಗರುಡಮೂಗು (ರೂಢಿ). "ಗಿಣಿಮೂಗು' 
ಪರಾ. ೨. ಒಂದು ಬಗೆಯ ಔಷಧಿಗಿಡ: ಹುಲಿನಖ, ಗರುಡ 
ಮೂಗು (ಮೈಡಿಗಿ. ೫೨-೧೦೫೩). (ಗರುಡ * ಮೂಗು) 

ಗೆರುಡರಥ (ನಾ). ಗರುಡನನ್ನು ರಥವಾಗಿ ಉಳ್ಳವನು; ಗರುಡ 
ವಾಹನ; ವಿಷ್ಣು : ಶಚಿರಮಣ ಗರಂಡರಥನತಚರಣ ಪುರವನುರುಹಿದ 
ಮಹಿಮ (ಪ್ರೌಢರಾ, ೨೧-೪೨). [ಗರುಡ * ರಥ] 

ಗರುಡರೇಖೆ (ನಾ). ಗರುಡನ ಗೆರೆ: ಅವನ ಕೈಯಲ್ಲಿ ಗರುಡರೇಖೆ 
ಇದೆ (ರೂಢಿ). [ಗರುಡ * ರೇಖೆ] 

ಗೆರುಡಲೇಖಣಿ (ನಾ). ಗರುಹನ ಗರಿಯಿಂದ ಮಾಡಿದ ಲೇಖನಿ: 
ಮಸಿದೌತಿಯನ್ನು ಒಂದು ಗರುಡಲೇಖಣಿಯನ್ನು ಕೊಡಿ (ಚೆಂಗಾಳ್ವ. 
೫೬೦). [ಗರುಡ + ಲೇಖಣಿ] 

ಗೆರುಡವಾಯು (ನಾ). [ಯೋಗ] ಪ್ರಾಣಾಯಾಮಕ್ಕೆ ಸಂಬಂಧ 


ಪಟ್ಟ ಒಂದು ಬಗೆಯ ವಾಯುಚಲನೆ: ರೇಚಕ ಪೂರಕ ಕುಂಭಕ |: 


ವೆಂಬ ಗರುಡನಾಯು ಸೋಂಕ ತೆಗೆದು ಬ್ರಹ್ಮಾಂಡದಲ್ಲಿ ಕಿತ್ತಿಟ್ಟು 
(ಚನ್ನವ. ಕ. ೪೯೭-೧೦೭೬). [ಗರುಡ * ವಾಯು] 
ಗರುಡವಾಹನ (ನಾ). ೧. ಗರುಡನ ಆಕೃತಿಯ ವಾಹನೆ: (ಕಿ). 
೨. ಗೆರುಡನನ್ನು ವಾಹನವಾಗಿ ಉಳ್ಳವನು; ವಿಷ್ಣು : ವಹಿಲದಿಂ 
ಗರುಡವಾಹನನಾಗಿ ಬಂದನಾಕ್ಷಣಕಲ್ಲಿಗರವಿಂದನಾಭನು (ಜೈಮಿಭಾ. 
೧೩-೨೨). ೩. ಗರುಡನ ಮೂರ್ತಿಯ ಮೇಲೆ' ವಿಷ್ಣುವಿನ ವಿಗ್ರಹ 
ವನ್ನು ಕೂರಿಸಿ ಮಾಡುವ ಒಂದು ಉತ್ಸವ : ಇವೊತ್ತು ನಮ್ಮೂರಿನ 
ದೇವಸ್ಥಾನದಲ್ಲಿ ಗರುಡವಾಹನದ ಉತ್ಸವನಿದೆ (ರೂಢಿ). ೪. ಪ್ರಯಾಣದ 
ಗಾಡಿ ಮೊದಲಾದುವುಗಳಲ್ಲಿ ಬಹಳ ಒತ್ತಾಗಿ ಜನ ತುಂಬಿರುವ 
ಸ್ಲಿತಿ: ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸ್ಸಿನ ಪ್ರಯಾಣ ಗರುಡವಾಹನ 
ವಾಗಿಬಿಟ್ಟಿದೆ (ರೂಢಿ). [ಗರುಡ * ವಾಹನ] 
ಗೆರುಡವಾಹಿಸಿ (ನಾ). ೧. ಒಂದು ಬಗೆಯ ಸೇನಾವ್ಯೂಹ : (8). 
೨. ಗರುಡಪಕ್ಷಿಗಳ ಸೈನ್ಯ: ಆಗಳೆಆಂಕೆಯ ಬೆಟ್ಟಂ ಬೇಗಂ ಬರ್ಪಂತೆ 
ಬಂದು ಲಕ್ಷ್ಮಣನ ರಥಂ ತಾಗಿದುದು ಗರುಡವಾಹಿನಿ ಸಾಗರಮುಚ್ಚಳಿಸೆ 
ಪಕ್ಷಪವನಾಹತಿಯಿಂ (ಸಂರಾಮಾ. ೧೯-೧೪೬). &. [ಜೈನ] ದೇವತೆ 
ಗಳನ್ನು ಆರಾಧಿಸಿ ದೊರಕಿಸಿಕೊಳ್ಳುವ ಒಂದು ವಿದ್ಯೆ; ಸರ್ಪಾಸ್ತ್ರ 
ವನ್ನು ಪರಿಹರಿಸುವ ವಿದ್ಯೆ: ನಿಕ್ರಮನೆಂಬೊಂ ಸಮ್ಮೇದಗಿರಿಯೊಳ 
ಸಿಂಹವಾಹಿನಿ ಗರುಡವಾಹಿನಿಯುಮೆಂಬ ವಿದೈಗಳಂ ಸಾಧಿಸಿ (ಚಾವುಂಪು, 
೨೮೧-೪) ; ಗರುಡಾಧಿಪನಪ್ಪ ಮಹಾಲೋಟನನಜದು ಬಹುವಿದ್ಕಾ 
ಪರಿವಾರಮನುಳ್ಳ ಸಿಂಹವಾಹಿನಿಯುಂ ಗರುಡವಾಹಿನಿಯುಮೆಂಬಿರೆಡು 
ವಿದೈೆಗಳುಮಂ (ಪಂರಾಮಾ. ೧೩-೧೫೬ ವ). (ಸಂ. ಗೆರುಡವಾಹಿನಿಲ 


೨೪೩೪ 


5 


20 


5 


ಗರುಡಿ 


ಗರುಡನೇಗೆ (ನಾ). ಗರುಡನು ಹಾರುವಷ್ಟು ವೇಗ; ಹೆಚ್ಚಾದ 
ವೇಗ; ಬಹಳ ವೇಗ: ಜೋಣಿಯು ಗರುಡವೇಗದಿಂದ ಹೊಂಟು 
ಮರುದಿನ ಸೂರ್ಯೋದಯಕ್ಕೆ ಸರಿಯಾಗಿ ಶ್ರೇತದ್ವೀಪವನ್ನು ಸೇರಿತು 
(ರಾಜಾಮ. ೨೦೯). (ಗರುಡ * ವೇಗ) 

ಗರುಡವ್ಯೂಹ (ನಾ). - ಗರುಡ ೫ : ಭೀಷ್ಮನು ಕೌರವಸೇನೆಯನ್ನು 
ಗೆರೆಡವ್ಮೂಹವಾಗಿ ರಚಿಸಿ ತಾನು ಆದರೆ ಕೊಕ್ಕಿನ ಸ್ಥಾನದಲ್ಲಿ ನಿಂಕನು 
(ವಚಭಾ. ೨೭೧). [ಗರುಡ + ವ್ಮೂಹ] 

ಗರುಡಾಂಕ (ನಾ). ಎ ಗರುಡಧ್ವಜ ೨: “ಜಗತ್ಪತಿಯೆನಲು ಶ್ರೀವತ್ಸ 
ಗೆರುಡಾಂಕನೆನಲು ಕೃಷ್ಣಂ? (ಮಂಗರಾ. ೬-೧೮) ; ಗರುಡಾಂಕನ ಬಾರಿಗೆ 
ಸಂಗರಮಧ್ಯಸ್ಥಳಿಗೆ ನಡೆನ ಖಗಪತಿಗಮರ್ವಂತಿರೆ ಕಾಲಧಾರಿಕಂ ತೊಟ್ಟ 
ರಕ್ತ ಪಟಮೆನಿಸಲಾರ್ತುದಂಬರಮಾಗಳ್‌ (ವರ್ಧಪು. ೮-೨೩). 

[ಗರುಡ * ಆಂಕ್ಕ] 

ಗೆರುಡಾಗಮ (ನಾ). ಆಗಮಗಳಲ್ಲಿ ಒಂದು ಭೇದ: ಗರುಡಾಗಮ 
ನ್ಸೆರುತಾಗಮ ... ಕಾಲತಂತ್ರವೆಂದು ಕಿರಹಾಗಮದ ನವಭೇದಂಗಳು 
(ವಿವೇಕ. ೭೧). (ಗೆರುಡ 4 ಆಗಮ] 

ಗರುಡಾಗ್ರಜ (ನಾ). ಗರುಡನ ಅಣ್ಣ; ಅರುಣ: *ಸೂರ್ಯಸೂತಃ, 
ಅರುಣಃ, ಆನೂರಣಃ, ಕಾಶ್ಶಪಿಃ, ಗರುಡಾಗ್ರಜಃ, ೫ ಸೂರ್ಯಸಾರಧಿ 
ಯಾದ ಅರುಣನ ಹೆಸರುಗಳು? (ಸಿದ್ಧಾಂತಿ.೩೨). (ಗರುಡ * ಅಗ್ರಜ) 

ಗೆರುಡಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: 
ಸುಖಸ್ಕೈರ್ಯ ನಿಶ್ಚಲಾವಹಮಾ ದ' ಯೋಗಯೋಗ್ಯಾಸನಗಳಲ್ಲಿ 
ಶುದ್ಧಾಸನ ಸಿಂಹಾಸನ. . . ಗರುಡಾಸನ ಮಯೂರಾಸನ , . .ಅರ್ಧಾ 
ಸನಾದಿಯೆಂಭತ್ನಾಲ್ಯಾಸನಭೇದಂಗಳಂ (ವಿವೇಕ. ೧೪೯) ; ಮುಖ್ಯವಾದ 
ಕೆಲವು ಆಸನಗಳು ೧ ಉತ್ತಾನಾಸನ... ೪೯ ಹನುಮಾನಾಸನ ೫೦ 
ಗರುಡಾಸನ (ಭಾರದ. ೧೬೭). (ಗರುಡ * ಆಸನ] 

ಗರುಡಾಸ್ತ್ರ (ನಾ). ೧. ಗರುಡಮಂತ್ರದಿಂದ ಅಭಿಮಂತ್ರಿಸಿ ಬಿಡುವ 
ಬಾಣ. ೨. ಮಂತ್ರಶಾಸ್ತ್ರದಲ್ಲಿ ಹೇಳಿರುವ ಐದು ಉಪಾಸ್ತ್ರ 


ಮಂತ್ರಗಳಲ್ಲಿ ಒಂದು: ಬ್ರಹ್ಮಾಸ್ತ್ರ, ನಾಗಾಸ್ಟ್ರ, ಗರುಡಾಸ್ತ್ರ, 
ಅನಲಾಸ್ತ್ರ, ವಾರುಣಾಸ್ತ್ರಗಳೆಂಬ ಪಂಚೋಪಾಸ್ತ್ರ ಮಂತ್ರಂಗಳಂ 
(ವಿವೇಕ. ೮೧). [ಗುಡ + ಅಸ್ತ್ರ) 


ಗರುಡಿ, ಗರಡಿ (ನಾ). ೧. ವಾಸಸ್ಥಾನ; ಆಶ್ರಯ ; ನೆಲೆ: -* ಗವಿ 
ಗರುಡಿ ಗೊತ್ತು ನೆಲೆ... ಎನಲೈಯಾಶ್ರಯ ನಾಮ? (ಶಬ್ದಮಂ. ೫೯). 
೨. -ಶಸ್ತ್ರವಿದ್ಯೆ, ಜಟ್ಟಿ ಗಾಳೆಗ ಮೊದಲಾದುವನ್ನು ಅಭ್ಯಾಸ 
ಮಾಡುವ. ಸ್ಥಳ; ವ್ಯಾಯಾಮಶಾಲೆ: ನಾವೆಲ್ಲಮೊಂದೆ ಗರುಡಿ 
ಯೊಳೋದಿದ ಮಾನಸರೆಂ (ಪಂಪಭಾ. ೯-೪೮ವ) ; ಗರುಡಿಯೊಳಾರೊಳಿನ್ನ 
ಳವಿಮಾಡುವೆನಾರೊಡನೇಜಕಿ ತೋಲುನೆಂ ಕರಿತುರಗಂಗಳಂ (ವರ್ಧಪು. 
೯-೬೪); ಸುರರ ಮೆಚ್ಚದ ರಾಮನೀತನ ಕರೆದು ಗರಡಿಯ. ಹೊಗಿಸಿ 
ದನು ಕಡುಗರುವನೀ ರಾಧೇಯ (ಕುವ್ಯಾಕ. ೮-೨). ೩. ಶ್ರಮ; 
ಆಯಾಸ: ನೀವು ಬಿಜಯಗೈವಿರೆಂದು ಮಕೂನಿಳಾಸದೊಳಳವಡಿಸಿ 
ನಾನಾ ವಿಧದ ಷಡುರಸವ ಗರುಡಿಯಲಿಂದಂ [ಪಾಣಂ. ತರೆಣಿಯರಿಂದೆ)] 
ಸವೆಸಿದೆನು (ಕುವ್ಯಾಉ. ಆ-೬೪). ಗೆರಡಿ: ೨. ಆಡ ಕಲಿತರು ಗರಡಿ 
ಯಲಿ ಶ್ರಮಮಾಡ ಕಲಿತರು (ಕೌಶಿರಾ. ೧-೭೭) ; ಗರಡಿಯೊಳಗೆ 
ಸಾಧನಗೈದು (ಕಂನವಿ. ೭-೧೭) ; ನನ್ನ ಗರಡಿಯಲ್ಲಿ ಶುದುರಿದವ ನೀನು 
ನಿನಗದು ತಿಳಿಯದೆ? (ಕೃಷ್ಣಭೂ. ೧೦೦). ೪, “ಹೆಳ್ಳಿಯ ದೆವ್ವಕ್ಕಾಗಿ 
ಕಟ್ಟಿದ ಗುಡಿ” (ಕೋಟಚಿ. ಕೋಶ); ಎಣ್ಮೂರು ದೇವಬಲ್ಲಾಳನು 
ಕೋಟ ಚಿನ್ನಯರನ್ನು ಸುಟ್ಟು ಶುದ್ಧಮಾಡಿಸಿದ ಸ್ಥಳಗಳಲ್ಲಿ ಅವರ 
ಸಮಾಧಿಗಳನ್ನು ಕಟ್ಟಿಸಿ ಗರಡಿಗಳನ್ನು ಏರ್ಪಡಿಸಿದನು ( ಕೋಟಿಡೆ. ೬೩). 


ಗೆರುಡಿಕಾಅ 


ಗರುಡಿಯ ಕಟ್ಟು - ೧. ಸ್ಪರ್ಧೆಯನ್ನು ಹೂಡು; ಸ್ಪರ್ಧೆ 
ಮಾಡು: ಗರುಡಿಯ ಕಟ್ಟ ಶ್ರವವ ಮಾಡುವಂತೆ ತನ್ನ ತಸ್ಪಿಸಿಕೊಂಡರೆ 
ಶಿವ ಮೆಚ್ಚುವನೆ (ಬಸವ. ೬೬೮). ೨. ಪ್ರತಿತ್ಲೆ ಮಾಡು; ಶಪಥ 
ಮಾಡು: ಗರುಡಿಯ ಕಟ್ಟ ಅಜವತ್ತು ನಾಲ್ಕು ಕೋಲಭ್ಯಾಸವ 
ಮಾಡಿದೆನಯ್ಕಾ (ಬ ಸ ವ. ೭೦೧). ಗರುಡಿಯಾಚಾರ್ಯ - ಶಸ್ತ್ರ 
ವಿದ್ಯಾಭ್ಯಾಸ ಮಾಡಿಸಿದ ಗುರು; ದ್ರೋಣಾಚಾರ್ಯ: ರಾಮ 
ಕಟಕದ ಹಾನಿಯನು ತಲೆಗಾಯ್ದ ಜಾಂಬವಗೇನು ಕೊಜತೆಯೆನುತ್ತ 
ಜಜಕಿದನು ಗರುಡಿಯಾಚಾರ್ಯ (ಕುವ್ಯಾಭೀ. ೧-೩೭). ಗರುಡಿಯೊಡೆಯ 
ಆ ಗರುಡಿಯಾಚಾರ್ಯ : ಗರುಡಿಯೊಡೆಯನ ಪಾಳಯಕೆ ಕಡುಭರದ 
ಛೈತಕೆ (ಕುವ್ಮಾದ್ರೋ. ೮-೫೬). ಗರುಡಿಯೋಜ ಎ ಗರುಡಿಯಾ 
ಚಾರ್ಯ: ಗರುಡಿಯೋಜರ ಪರಿವಿಡಿವಾತುಗಳಿಂದ ಪರಿಹರಿಸಿದ 
ನಾಸಜನು (ಕು ರಾ ಸಾಂ. ೨೮-೩) ; ದೊರೆಕೊಂಡ ಕುವರನಿರವಂ 
ನಿರವಿಸಿದರ್‌ ಗರುಡಿಯೋಜರನನೀಪತಿಯೊಳ್‌ (ಟಿಕವಿ. ೪-೧೩೩). 
(ದೇ. ॥ ತಮಿ, ಕರೆಡಿ, ಕರುಡಿ, ಕೆರುಡಿ ; ತುಳು. ಗರಡಿ, ಗರೊಡಿ; 
ತೆಲು. ಗರಿಡಿ] 
ಗರುಡಿಕಾಖಿ (ನಾ). ೧. ಗರುಡಿಯಲ್ಲಿ ಸಾಧನೆ ಮಾಡಿದವನು, 


—ಫಳೆಗಿದದವನು; ಮಲ್ಲ; ಜಟ್ಟಿ: ಪ್ರ 


ಪಾಡಿಂಗೆ ಒದಗಲು ವೀರಪಟ್ಟಿಯ ಕಟ್ಟ ತಿಗುರನೇಜ:ಸಿಕೊಂಬೆ (ಬಸವ. 


೭೦೧) ; ಬೆರಳ ವಾಸೆಯಲಿಡುತ ಮಿಗೆ ಹೂಂಕರಿಸಿ ಹೊಸ ಕಲ್ಬಾಂತ 


ಕಾಲನ ಗರುಡಿಕಾಜನು ಗಾಢಕೋ ಪಾಟೋಪವನು ತಾಳ್ಮೆ (ನಿಭಾಗ. |: 


೧೦-೬೨-೨೯); ಸರಸಕಲೆಯ ಬಲ್ಲ ಸತಿ ಪುರುಷರ ಕೂಟ ಗರುಡಿಕಾಜರ 
ಕೂಟಿದಂತೆ ಭಂಡ. ೭-೧೭). ೨. ಗರುಡಿಯಲ್ಲಿ ಅಭ್ಯಾಸ ಮಾಡಿಸು 
ವವನು; ಗರುಡಿಯಾಚಾರ್ಯ: ಮರಳುವುದು ಲೇಸೆನುತ 
ಸಡುರಥರುರವಣಿಸಿದರು ಬಿಗಿದ ಬಿಲ್ಲಿನ ಗರುಡಿಕಾಜನ ಕೂಡ ನೂಕಿತು 
ರವಿಸುತಾದಿಗಳು (ಕುವ್ಯಾದ್ರೋ. ೬-೯). 
[ಗರುಡಿ - - ಕಾಟ] 
ಗರುಡಿಗಾವಲ್‌ (ನಾ). ೧. ಗರುಡಿಮನೆಯ ಕಾವಲು. ೨. ಗರುಡಿ 
ಮನೆಯ ಕಾವಲುಗಾರ: ನಗುತಾ ಭೀಮಂತಿರುಗಲ್‌ ಮುಗುದೆಯು 
ಆ ಗರುಡಿಗಾನಲರೊಡನಿಂತೆಂದಳ್‌ (ಯವಿಪ. ೨೬). 
[ಗರುಡಿ4 ಕಾವಲ್‌] 
ಗರುಡಿಗೆಯ್ತ (ನಾ). ಗರುಡಿಮನೆಯ ವಿದ್ಯೆ; ಮಲ್ಲವಿದ್ಯಾಭ್ಯಾಸ; 
ಕಸರತ್ತು: ಕೈದುವಿಡಿದು ಗರುಡಿಗೆಯ್ತದ ಕೈಮೆಯೊಳೊರ್ಮೆ 
ಬಿಲ್ಲಣೆಗೊಂಡು ಗುಜಕಿಯಿಸುವ ಇೌಶಲದೊಳೊರ್ಮೆ .. . ಉಳ್ಳ 
ಕಾಲಮೆಲ್ಲಮನಿಂತೊಳ್ಳೆಯ್ತ ದೊಳ್‌ ಕಳೆದು (ಚಿಕವಂ. ೫೫-೧೯). 
[ಗರುಡಿ * ಕೆಯ್ತ ,] 
ಗರುಡಿಗೆಯ್ಮೆ (ನಾ). - ಗರುಡಿಗೆಯ್ತ : ಗೆರುಡಿಗೆಯ್ಕೆಯೊಳೀ ಚಿಕದೇವ 
ರಾಯನಂ ನಿಟ್ಟಿನ ಜಟ್ಟಿಗಳ್ಳರುಡಿ ಗೋವಳನೀನೃಪನೆಂದು ವಂದಿಪರ್‌ 
(ಅಪ್ರತಿ. ೨೧-೨೧), ಮೆಯ್ವಳಿಯ ಗರುಡಿಗೆಯ್ಮೆಯ ಲುಳಿಯ 
ಬಿನ್ನಣದಿಂದ ಮುದ್ದಾಗಿ ಮೆಯ್ಮುದುಡಿ . . . ಇರುವನು. (ಬೆಟ್ಟಅ. 
೧೦೯-೧೪). [ಗರುಡಿ*- ಗೆಯ್ಮೆ (ಆ ಕೈಮ್ಮೆ)) 
ಗರುಡಿಗೋವಳೆ (ನಾ). ಜಟ್ಟಿಯಾದ ಗೋಪಾಲ; ಮಲ್ಲನಾದ 
ಕೃಷ್ಣ: ಕಟ್ಟದ ದಟ್ಟ... ನಾಮದೊಳ್ಳೊಟ್ಟು ಮನಂಗೊಳಲ್ಲರುಡಿ 
ಗೆಯ್ಮೆಯೊಳೇ ಚಿಕವೇ ವರಾಯನಂ ನಿಟ್ಟಿಪ ಜಟ್ಟಿಗಳ್‌ ಗರುಡಿಗೋವಳನೀ 
ನೃಪನೆಂದು ವಂದಿಪರ್‌ (ಅಪ್ರ ತಿ. ೨೧-೨೨); ಸಂಗಡಿಸಿದ ಜಟ್ಟಿಗರ್‌ 
ಗರುಡಿಗೋವಳನೀನೃಪನೆಂದು ವಂದಿಪರ್‌ (ಚಿಕವಿ. ೪-೧೩೬). 
[ಗರುಡಿ + ಗೋವಳ] 


೨೪೩೫ 


ಪೃತಿ ಗರುಡಿಕಾಜ ಬಿರುದ 


30 


40 


ಗರುತ್ತು 


ಫಿ 


ಗರುಡಿಚೋರ (ನಾ). ಗರುಡಿಯಲ್ಲಿ ಪಳಗಿ ಕಲಿತ ಪಟ್ಟುಗಳನ್ನು 
ತೋರಗೊಡದವನು (?): ಚೈತನ್ಮಾತ್ಮಾನಾತ್ಮಚೈತನ್ಮವೆಂದ 
ಕೊಂಡೆಂದಟ್‌ ತಟ್‌ ತು ಮಜಕೆಮಾಡಿ ಹುಸಿ ಎಂಬ ಪರಿಯ ನೋಡಾ 
ಗರುಡಿಚೋರನಂತೆ ಘಟಾಕಾಶ ಘಟವಿದ್ದಲ್ಲಿ ಇದ್ದು ಘಟವಳಿದಲ್ಲಿ 
ಘಟಾಕಾಶವಳಿಯದಂತೆ (ಆದವ. ೨೧೨-೩೭೨). (ಗರುಡಿ ಚೋರ] 
ಗೆರುಡಿಮನೆ, ಗರಡಿಮನೆ (ನಾ). ಶಕ್ತ್ರವಿದ್ಯೆ, ಜಟ್ಟಿಕಾಳಗ ಮೊದ 
ಲಾದುವನ್ನು ಅಭ್ಯಾಸಮಾಡುವ ಮನೆ; ವ್ಯಾಯಾಮಶಾಲೆ: 
ಕದ್ದು ಕದ್ದು ಗರುಡಿಮನೆಗೆ ಹೋಗಿ ಮೈಕೈೆ ನೋವು ಮಾಡಿಕೊಳ್ಳ 
ತೊಡಗಿದೆ (ಗಾಳಿಸ. ೬೬). ಗರಡಿಮನೆ: ಶಸ್ತ್ರಶಾಸ್ತ್ರಾಭ್ಯಾಸಗಳಲ್ಲಿಯೂ 
ಗರಡಿಮನೆಗಳಲ್ಲಿ ಯೂ ಸದಾನಿರತನಾಗಿದ್ದ ಇವನಿಗೆ ಮದುವೆ , . , 
ಕಂಡುಬಂತು. (ಶಾಂತಲಾ. ೧೯೨) ; ಪ್ರತಿಬಿಂಬದಲ್ಲಿ ಪವಿಯ ಕಲ್ಪನೆ 
ಯಾಡುವ ಗರಡಿಮನೆಯ ಅಂಕಣಗಳಿವೆ (ನೆಲಮು. ೪11, ನಾಲ್ಕುಮಾತು). 
[ಗರುಡಿ * ಮನೆ] 
ಗರುಡಿಶ್ರಮ (ನಾ). ಗರುಡಿಯಲ್ಲಿ ಕೈಗೊಂಡ ಜಭ್ಯಾಸ, --ಶಸ್ತ್ರಾ 
ಭ್ಯಾಸ : ಅವ ದೃಢತೆಯೊ ದೃಷ್ಟಿವಾಳನಿದಾವ ಗರುಡಿಶ್ರಮವೆನುತ 
ದಿನಿಜಾವಳಿಗಳುಲಿಯಲು ವಿಭಾಡಿಸಿದನು ರಿಪುವ್ರಜನ(ಕುವ್ಯಾದ್ರೋ. ೫-೬). 
[ಗರುಡಿ * ಶ್ರಮ] 
ಗರುಡಿಸಾಧಕೆ, ಗರೆಡಿಸನಿಧಕ (ನಾ). ೧. ಗರುಡಿಯಲ್ಲಿ ಸಾಧನೆ 
ಮಾಡಿರುವವನು ; ವ್ಯಾಯಾಮಶೀಲ; ಜಟ್ಟಿ. ೨. ವ್ಯಾಯಾಮ; 
ಅಂಗಸಾಧನೆ: (8). ಗರಡಿಸಾಧಕೆ: ೨. ದಿನಾಲು ನಸುಕಿನಲ್ಲೆದ್ದು 
ಗರೆಡೀಸಾಧಕ ಮಾಡುತ್ತಿದ್ದನು (ಹೂಬಿಸಿ. ೭೩). ([ಗರುಡಿ:* ಸಾಧಕ] 
ಗರುಡಿಸಾಧನೆ, ಗರಡಿಸಾಧನೆ (ನಾ). ಗರುಡಿಮನೆಯಲ್ಲಿ ಮಾಡುವ 
ವ್ಯಾಯಾಮ; ಆಂಗಸಾಧನೆ: ಖಲೂರಕೆ ಶ್ರಮಗೃಹಂ ಗರುಡಿ 
ಸಾಧನೆ ಯ ಮನೆಯೆನಿಕ್ಕುಂ (ಮಂಗರಾ ೫೯-೧೦). ಗರಡಿಸಾಧನೆ : 
ಬೆಟ್ಟದ ಒಡೆಯರು ಗರಡಿಸಾಧನೆಯನ್ನು ಚೆನ್ನಾಗಿ ಮಾಡಿ ಬಹಳ ಬಲ 
ಶಾಲಿಗಳಾಗಿದ್ದರು (ಒಡೆಕ, ೨೫) ; ಸಂಜೆಗೆ ಪುನಃ ಗರಡಿಸಾಧನೆ 
( ಭೀಮಕಾ. ೨೧). [ಗರುಡಿ * ಸಾಧನೆ] 
ಗರುಡಿಸಾಮು (ನಾ). - ಗರುಡಿಸಾದನೆ : । 8). (ಗರುಡಿ * ಸಾಮು) 
ಗರುಡೋದ್ಲಾರ (ನಾ). ಗರುಡನಂತೆ (ವಿಷವನ್ನು) ಪರಿಹರಿಸುವ 
ಗುಣವುಳ್ಳ ಒಂದು ಮಣಿ; ಗರುಡಪಚ್ಚೆ : ಆಗರಳಾರಿಃ, ಗೆರುದೋ 
ದ್ಲಾರ” (ಓಷಧಿ. ೪೫) ; ಗರೆಡೋನ್ಲಾರದ ಪಚ್ಚೆಯಿಂ ಸಮೆದ ನಾನಾ 
ಭೂಷಣಾನೀಕಮಂ ಧರಣೀವಲ್ಲಭೆಗಂಬುದಾಗಮ ವಿಟಂ ತಂದಿಕ್ಸಿ 
ದೊಂದಂದದಿಂ (ಜಗವಿ. ೪-೨೦). [ಗರುಡ * ಉದ್ದಾರ) 
ಗರುಡೋದ್ಧಾರಮಣಿ (ನಾ). - ಗರುಡೋದ್ಲಾರ: ಗರುಡೋವ್ಗಾರ 
ಮಣಿಚ್ಛವಿ ಗರುಡಧ್ಯಜನೆನಿಪ ಕೃಷ್ಥನಿದಿರೊಳ್‌ (ಪಂರಾಮಾ. ೫-೯೯); 
ಗರುಡೋದ್ಧಾರಮಣಿದ್ಯುತಿ ಪರಿಕರಮಪವಿತ್ರಮೆಂದು. .. ಸರಸತೃಣ 
ಪ್ರಸರಮೆಸೆವುದಸದಳಮಂ ಆದೇೊಳ್‌ (ಶಾಂತೀಶ್ವ. ೬-೮೪); ಪರಮ 
ಗರುಡೋದ್ಧಾರಮಣಿಯನು ಗೆರಳ ಸಂಡುವುದೆ ( ಕುವ್ಯಾದ್ರೋ. ೪-೮). 
[ಗರುಡೋದ್ಧಾರ * ಮಣಿ) 
ಗರುತ (ನಾ). - ಗರುತ್ತು: ಹಂಸ ಗರುತದೊಳ್‌ ತೊಡಂಕಿದುದೊ 
ಶೈವಲಮೆಂಬಿನಮಾಯ್ತು ಲಾಂಛನಂ (ಚಿಕವಿ. ೬-೨೮). 
[ಆ ಸೆಂ. ಗರುತ್‌] 
ಗೆರುತ್ತು (ನಾ). ಗರಿ; ಪುಕ್ಸು; ರಿಕ್ಕೆ : *ತನೂರುಹಂ, ಗರುತ್‌, 
ಪತ್ರಂ... ಪಕ್ಷಃ-ಈ ೯ ಎಜ(0೦)ಕೆ* (ಹಲಾಯು. ೪೦-೮೬) ; “ಲಕ್ಷಿಸೆ 
ತನೂರುಹಂ ಪಿಂಛಭದಂ ಗರುತ್‌ . . , ಪಕ್ಷಿಗಳ ಗಜಸಿಯಕ್ಕು? 
(ಮೆಂಗರಾ. ೫೦-೨). [ಸಂ. ಗರುತ್‌) 


ತ್ರ 


ಗರುತ್ಮ 


೨೪೩೬ 


ಗರುತ್ಮ (ನಾ). ೧. ಗರುಡ: *ಗರುತ್ಮನೆನಲ್ಲಿ ಗರುಡನಕ್ಕುಂ* (ಮಂಗರಾ. 
೭-೨೧); ವಿನತೋದರದಿಂ ಗರುತ್ಮನುದಯಾಚಳದಿಂ ದಿನಪನೊಗೆವಂತೆ 
ಪುಟ್ಟದನನಿವಾರ್ಯ ಸುತೇಜನೆನಿಪನಿನಜನ ತನಯಂ (ಪಂಪಭಾ. 
೧-೧೨೧) ; ಆಗಸದಿಂ ವಧ್ಯಶಿಲಾನಾಗಂ ಗೆ ಗರುತ್ಮನೆಅಗುವಂತಾ 
ಮರದಿಂ ನಾಗಾರಿಕೇತು ಕಾಳಿಯನಾಗಂಗೆಜಗಿದೆನಮರ್ತ[ರೀಕ್ಷಿಸೆ| 8 
ನಭದೊಳ್‌ (ಜಗವೆ. ೩-೮೫). ೨. ಬೆಶಿಕಿ; ಅಗ್ನಿ: "ಗರುದ್ಮ ಪ್ರತಿಷ್ಠಿತ? 
ಪರಾ. [ಸಂ. ಗೆರುತ್ಮತ್‌] 

ಗರುತ್ಮಂತ (ನಾ). ೧. ಕೆಕ್ಕೆಯುಳ್ಳುವು; ಹಕ್ಕಿ; ಪಕ್ಷಿ. ೨. el 
ರಣಹೇಡಿಗಳಾದವರ ಕಣ್ಮನಕೆ ನೀರ್‌ನೊಣ ಗರುತ್ಮಂತನಂತಿಹುದು | 
(ಮೋಹತ. ೧೨-೪೪) ; ವಿಶೇಷವಾಗಿ ಪ್ರತಿಭಾಗರುತ್ಮಂತನನ್ನೇರಿ...]|10 
ವಿಹರಿಸಿದ ಶ್ರಿವಿಕ್ರೆಮರು (ನಂಜುಂಡ. ೩೯). 

[ಸಂ. `ಗರುತ್ಮತ್‌) 

ಗರುತ್ಮಶರ (ನಾ). ಗರುಡಪತತ್ರಿ ೨: ದಶಕಂಧರನೆಚ್ಚ ರಾದ್ರಪನ್ನಗ 
ಶರಮಂ ಗರುತ್ಮಶರದಿಂ ಬಿಲುತೋಡಿಸಿದಂ ಜನಾರ್ದನಂ (ಪಂರಾಮಾ, 
೧೪-೧೫೯). [ಗರುತ್ಮ + ಶರ) 

ಗರುದ್ಮಪ್ರತಿಸ್ಠಿತ (ನಾ). ಅಗ್ನಿಯಿಂದ ಪ್ರತಿಷ್ಠೆಯನ್ನು ಪಡೆದವನು; 
ಅಗ್ನಿಹೋತ್ರಿ; ಯಾಜಕ: ಅನಾದಿ ಸಂಸಿದ್ಧರ್ಗ್ಗರುದ್ಮಪ್ರತಿಷ್ಮಿತರ 
ಮೋಘವರ್ಷ ಪ್ರತಿಪಾಳಕರ್ದ್ವಿಜಕುಳ ತಿಳಕರ (ಸಾಇಇ. ೫೫, ೫೭-೮; 
1084). [ಐ "ಗರುತ್ಮಪ್ರತಿಷ್ಠಿತ' ಎಂಬುದರ ಅಪಲಿಖಿತ.] 

ಗರುದ್ಮಮಾನಸ್ತಂಭ (ನಾ). ೨ ಗರುಡಗಂಬ ೧: ಪೆರ್ಗಡೆ 
ಜೋಗಪಯ್ಮಂ ತದೀಯದೇವ ಗೃಹೋದ್ಮರಣ ಮುಮಂ ವಿಷ್ಣುದೇವ 
ಗೆರೆದ್ಧಮಾನ್ನಸ್ತಂಭ ಪ್ರತಿಷ್ಠೆಯುಮಂ ಮಾಡಿ (ಕಇಆ. ೬೮-೫೪-೨೮ ; 
1056). [IP "ಗರುತ್ಮಮಾನಸ್ತಂಭ' ಎಂಬುದರ ಅಪಲಿಖಿತ.] 

ಗೆರುದ್ಯೋಧಿ (ನಾ). *ಲಾವಕ್ಕಿ; ಪುರಲಿಹಕ್ಕಿ ; ಭರತಪಕ್ಷಿ” 
(ರುದ್ರನಿ). (ಸೆಂ. ಗರುದ್ಕೋಧಿನ್‌] 

ಗರುವ, (ಗು). ೧. ಶ್ರೇಷ್ಠವಾದ; ಉತ್ತಮವಾದ: ತಿವಿದ 
ನುರುಬುವ ರಥಪವಾತಿಯ ಕವಿವ ಗರುವ ತುರಂಗಗಳ (ಕುವ್ಯಾದ್ರೋ. 
೫-೧) ; ಏಳು ಗರುವ ಗಾಣಿಯರು (ರೇವಣ. ೩-೩೭) ; ಆ ಗರುವಮುನಿ 
ಮಂತ್ರದಿಂದ ಸರಾಗದಲಿ ಶುಭದಿವಸ ವರಸುತ ಯಾಗವನು ಪೂರೈಸಿದನು 
(ನಳಚ. ೧-೩೦). (ನಾ). ೨. ಶ್ರೇಷ್ಠ; ಗೌರವಕ್ಕೆ ಪಾಶ್ರನಾದ 
ವನು; ಹಿರಿಯ; ದೊಡ್ಡವನು: ಗರುವರ ಗೊಟ್ಟಗಾಅರ. , . 
ಬಾಜಿಪ ಬೀಣೆಗಾಅರಾಗರಮೆನೆ ಪೆಂಪೆ ಸೊಂಪನೊಳಕೊಂಡೆಸದಿರ್ಪವು 
ಸೂಳೆಗೇರಿಗಳ್‌ (ಕಬ್ಬಿ ಕಾ. '೪೨),; ಯುಧಿಷ್ಮಿರಂಗೆಯು ಗರುವರಾ 
ರುಂಟಿಂದುಮಿಗೆ ಗರ್ಜಿಸಿದನಾಭೀಸ್ಮ (ಕುವ್ಕಾಆ: ಓರಿಇ. '೨೦-೧೧೯ ); 
ಗರುವರೆ ಬಲ್ಲರು ಗಾಂಪರಜಕಿಯಖಣಕಿದು ಪರಮರಹಸ್ಯ (ಭರಚ. ೩೨-೩೯). 
೩. ಬಲಶಾಲಿ; ಶೂರೆ: ಸೈಂಧವನಳಿವುಪಾಯವ ಮಾಡು ಗರುವರು 
ನುಡಿದು ಕೆಡಿಸುವರೆ (ಕುವ್ಯಾದ್ರೋ. ೯-೪೫). 

[ಪ್ರಾ. ಗರುಅ ೮ ಸಂ. ಗುರುಕ) 

ಗರುವ್ಮ, ಗಬ್ಬ, ಗರುವು, ಗರ್ಬ, ಗರ್ವ (ನಾ). ಸೊಕ್ಕು; 
ಅಹಂಕಾರ; ಮದ: ಹಿರಿಯರಮುನಿಸು ಗರುವರ ಗರುವವನು ಹರಿಸಿತ್ತು 
ನೋಡ (ಸರ್ವಜ್ಞ. ೫೨೭) ; ಹರಿದಾಸರ ಲಕ್ಷಣ ಇರಬೇಕು ಈಪರಿ ಗರುವ 
ಕೋಪ ಮದ ಮತ್ಸರಾದಿ ಬಿಡಬೇಕು (ವಿಸಾಸು. ೭೦-೧). ಗಬ್ಬ: *ಹಂಕೆ 
ಬಿಂಕಂ ಗಬ್ಬ ಪನ್ನೆನಲ್‌ ಗರ್ವಮಕ್ಕುಂ? (ಕಬ್ಬಿಕ್ಕೆ. ೫೬); ಬಿರಿದರ |. 
ಭಂಗವ ಮುಜವ ಉಬ್ಬಿದರ ಗಬ್ಬವ ಕಲಕುವ (ವಡತಾ.1, ೧೬); 
ಉಬ್ಬಿದನು ಹರುಷದಲಿ ಕಂಗಳ ಗಬ್ಬ ಮುಜಕಿದುದು (ಕುವ್ಯಾಭೀ. 
೩-೬೭) ; ಎಲೆಲೆ ಗಬ್ಬದುಬ್ಬರದ ಗರುಡಿಯ ಬೀರ (ರಾಮಾಶ್ವ. ೧೪೪-೬). 


15 


20 


85 


40 


145 


ಗರುವಾಯಿಗೆಡು 


ಗರುವು : ವೀರಭದ್ರನು ಜನಿಸಿ ಧರಿಸಿಹನು ಉಗ್ರರೂಪವ ದ್ರೋಹಿಗಳ 
ಗರುವಿನ ಗರಳವ ಕೊಯ್ಯಲು (ಸಿದ್ಧ ಶು. ೧-೧೯). ಗರ್ಬ : ಹಿರಿದೊಂದು 
ದೋಹಳಂ ನೆಗಲ್ಲುದು ಗರ್ಭದರ್ಭಕನ ದೋರ್ಬಲ ಗರ್ಬಮನಂದು 
ಪೇಟ್ವಿ ವೋಲ್‌ (ಆದಿಪು. ಆ-೪೮) ; ಕೊರ್ಬಿದ ಶಾಕ್ವರನಂ ಭುಜಗರ್ಬದೆ 
ಏಡಿದಡಸಿ ಸೀಲ್ಹು ನಿಜಗರ್ಬದ ಗುರ್ಬುರ್ಬಿರೆ (ಪಂಚತಂ. ೧೩೨-೭). 
ಗರು: (8). [< ಸಂ. ಗರ್ವ] 
ಗೆರುವತನ (ನಾ). ಹಿರಿಮೆ; ಡೊಡ್ಡ ತನೆ; ಶ್ರೇಷ್ಠತೆ : ಎಲ್ಲಿ ಹೊಕ್ಕೆಲ್ಲಿ 
ನಿನ್ನ ವಿಕಾರವ ಮಾಣಿ ಗರುವತನವೆ ಬಾಸನ ವಸ್ತ್ರವನುಡುವುದೊಂದು 
ಗರುವತನವೆ ಸಿರಿಯಾಳನ ಮಗನ ಬೇಡುವುದೊಂದು ಗರುವತನವೆ 
(ಬಸವ. ೭೩೯) ; ರಥದೆ ಗಾಲಿಯ ಗರುವತನ ಗಾಳಾಯ್ತ ಲೇ ಖೊಪ್ಪರಿಸಿ 
ತಗ್ಗಿತು ತೇರು (ಕುವ್ಯಾಕ. ೨೬-೧೨); ಧರಣಿಯೊಳಗತ್ಯಂತ ವಿಷಯಾ 
ತುರರಿಗೆ.,. ಗರುವತನ ಹಿಂಗುವುದು (ಜೀವಂಚ. ೪-೨); ಪರ್ವತಕೆ 
ಹೋದವಗೆ ಗರುವತನವೇಕೆಯ್ಮ (ಸರ್ವಜ್ಞ. ೪೪೨). [ಗೆರುವ, + -ತನ] 
ಗರುವಲಿ (ನಾ). ವಾಯು; ಗಾಳಿ: ತಾಳೆ ಹೂ ಗರುವಲಿಯ ಬೆನ್ನಟ್ಟ 
ಚುಚ್ಚುವುದು (ಕಾಲೂರ. ೧೧೩-೨೩೪). "ಗರುವಲಿವುತ್ರ' ಪರಾ. 
[ದೇ. | ತೆಲು. ಕರುವಲಿ] 
ಗರುವಲಿಪುತ್ರ (ನಾ). ವಾಯುಪುತ್ರ; 
(ಸ್ಕಾಂಡರ್‌.). [ಗರುವಲಿ* ಪುತ್ರ] 
ಗರುವಾಯ (ನಾ). ವ್ಯರ್ಥವಾದ ಠೀವಿಯುಳ್ಳವನು: ಪೋ ಗಸಣಿಯ 
ಗರುವಾಯ ಗೂಳೆಯದ ಜೋಹಮಂ ಬಿಡು (ರಾಮಾಶ್ವ. ೯೨-೨೩). 
[ಗೆರುವಾಯಿ + - ಆ] 
ಗೆರುವಾಯಿ, ಗರುವಾಹಿ (ನಾ). ೧. ದೊಡ್ಡತನ; ಗೌರವ; 
ಘನತೆ: ಓಡುವುದು ಗರುವಾಯಿಯೇ ಭಯಬೇಡ (ಕುವ್ಯಾದ್ರೋ. 
೧೩-೨೦); ಜೀಯ ಬಿನ್ನಹ ಸಾಧನದ ಗರುವಾಯೆ£ಯು3 ಯೆಂದಲ್ಲದೊಡೆ 
ಚಂಚಲ ನೋಯದದು (ಗಗತಾ. ೧೩-೧೧) ೨. ಠೀವಿ; ಬೆಡಗು; 
ಸೊಗಸು : ತರುಣಿಯರುಕೆಂದಳಿರ ಕಲಶದ ಕರತಳದ ಗರುವಾಯಿಯಲಿ 
» * « ಡದಿರುಗೊಂಡೆರು ವಿವಿಧ ವಿಭವದಲಿ (ಕುವ್ಯಾಉ. ೭-೨೦); 
ಮಾನಿನಿಯರಿಗೆ ಮನ್ಮಥನೆಂಬವೊಲು' ಗೋ ಚರಿಸಿದನು ಗರುವಾಯಿಯಲಿ 
ಗಜಗತಿಯ ಗಮನದಲಿ (ತೊರರಾ. ೧-೧೫-೩೬) ; ಮದಮಾತಂಗವೆನಲಿಭ 
ಗಮನಗರುವಾಯಿಯಲಿ ಗಮಿಸಿದಳು(ತೊರರಾ.೩-೪-೭). ಗೆರುವಾಹಿ; 
೧. ಗೋವುಗಳ ನೆರವಿಯೊಳು ವರಬೃಂದಾವನದೊಳುಪಹತಿಯ 
ಮಾಡುವುದಾವ ಗುಣ ಗರುವಾಹಿ (ಕುವ್ಯಾಉ. ೩-೧೨೮) ; ಪಟುಗತಿಯ 
ಗರುವಾಹಿಯಲಿ ಸಂಘಟಿಸಿ ಹಯವನುಸುಳಿಸಿದನು ( ಕುವ್ಯಾದ್ರೋ. ಪರಿ. 
೨೯೧). (4 ಗರುವ್ಯ .! ಹಿಂ. ಗರುಆಈ, ಗರುವಾಯಾ] 
ಗೆರುವಾಯಿಕಾಅ (ನಾ). ದೊಡ್ಡ ತನವುಳ್ಳವನು; ಗೌರವಸ್ಥ ; 
ಸಂಭಾವಿತ: ಬಾಯಿಬಡಿಕರು ನಾವು ನೀ ಗಲುನಾಯಿಕಾಅನು 
(ಕುವ್ಯಾಕ. ೪-೪). [ಗರುವಾಯಿ * -ಕಾಜ] 
ಗರುವಾಯಿಗೆಡಿಸು (ಕ್ರಿ). ಗೌರವವನ್ನು ಕುಂದಿಸು; ಘನತೆಯನ್ನು 
ಕೆಡಿಸು: ತೃಣಕೆ ಕೊಂಬೆನೆ ಫಲುಗುಣನ ಕಣೆಗಿಣೆಯನಾ ಸಾರಥಿಯ ಕೈ 
ಮೈ ಗಂಣವಲೇ ಗರುವಾಯಿಗೆಡಿಸಿತು ನಮ್ಮ ಮೋಹರವ (ಕುವ್ಕಾಕ. 
೫-೮). [ಗರುವಾಯಿಗೆಡು + - ಇಸ್ಕು) 
ಗರುವಾಯಿಗೆಡು (ಕ್ರಿ). ಘನತೆ'ಕೆಡು; ಗೌರವ ಕೆಡು: ಮುರಾರಿ 
ಮುಕುಂದ ಗತಿಕೂನ್ಮರಿಗೆ ನೀನೇ ಗತಿಯೆಲ್ಫೆ ಗರುವಾಯಿಗೆಟ್ಟಿನಲೈ 
(ಕುವ್ಕಾವಿ. . ೩-೫) ; ಗರುವಾಯಿಗೆಟ್ಟನು ಮೇರೆ ಹನುಮಂತ 
(ಕುವ್ಕಾಭೀ. ೬-೧೭); ತನುವ ತುಂಬಿತು ಶೋಕ 'ತಾಪದೆ ಘನತೆಯಲಿ 
ಗರುವಾಯಿಗೆಟ್ಟನು ನನೆದು ನಯನ ಜಲಂಗಳಲಿ (ತೊರ. ೨-೨-೮); 


ಹನುಮಂತ 


ಗರುವುಯ್ಲ 


ಬಜದೇ ಪೊಡವಿಪತಿ ಗರುವಾಯಿಗೆಡಬೇಡೆಂದಳಂಬುಜಾಕ್ಷಿ (ನಿಭಾಗ. 
೯-೧೩-೩೮), [ಗರುವಾಯಿ * ಕೆಡು] 

ಗರುವಾಯ್ಲ (ಗು). ಶ್ರೀಷ್ಠವಾದ; ಉತ್ಕೃಷ್ಟವಾದ : ಸಡಿಲದಿಡೆ 
ವಾಘೆಯನು ಚಿಮ್ಮಿದುವಡಿಗಡಿಗೆ ಗರುವಾಯ್ಲ ತೇಜಿಗಳು (ಕುವ್ಯಾವಿ. 
ಓರಿಇ. ೭-೫೭). [ಗರುವ * - ಆಯ್ದೇ(<- ಆಯಿಲ್ಯ)) 

ಗೆರುವಾಹಿ "ಗರುವಾಯಿ '.ನೋ. 

ಗರುವಿ (ನಾ): ಗರ್ವವುಳ್ಳವನು ; :ಜಂಬಗಾರ: ಹರನರ್ಚಕರು ಅಲ್ಪ 
ಪರನಿಂದಕರು ಬಹಳ . ಗುರುಭಕ್ತರಲ್ಪ ಗರುನಿಗಳು:' ಬಹಳ 
(ಸುಸಾರ, ೧೨-೩). [ಗೆರುವ್ಯ + -ಇ] 

ಗೆರುವಿಕೆ, (ನಾ). ಹಿರಿಮೆ; ದೊಡ್ಡಸ್ತಿಕೆ; ಘನತೆ; ಮಜಕಿದಳ್‌ 
ತನ್ನ ಕುಲೋನ್ನತಿಯನಿಷ್ಟಬಂಧುಗಳಜಿವಂ ಮುನ್ನಮೆ ಮಜಕಿದೆಳ್‌ 
ಗೆರುವಿಕೆಯನ್ನೆಟ್ಟಿನೆ ಮಜಕಿದಳ್‌ (ಅನಂಪು. ೮-೪೩) ; ಗರುನಿಕೆಗಿಂಬು 
ಗಾಡಿಗೆ ತವರ್ಮನೆ (ಕಬ್ಬಿ ಕಾ. ೩); ತಾನೆ ತನ್ನಂ ಭೊಗಳುವೀ ಗರುವಿಕೆಯ 
ನಜಿಯೆವು (ಜೈಮಿಭಾ. 3೨೫-೪) ; ಉನ್ನತಕೆ, ಪನ್ನಕಿಕೆ, ಮಾನಸಿಕೆ, 
-ಗರುವಿಕೆ. (ಶಬ್ದಾನು. .೪೩೧ ಪ್ರಯೋ). [ಗರುವ + -ಇಕೆ] 

ಗರುವಿಕ್ಕೆ (ನಾ). ಗರ್ವ; ಅಹಂಕಾರ: “ಗರ್ವಃ, ಗರ್ವಣಂ, 
ಗರ್ವಣೀಯಂ ಈ 4 ಗರುವಪಿಕೆ? (ಕಾಶಕೃ. ೨೮೭). 

(ಗರುವ್ಮ + - ಇಕೆ) 

ಗರುವಿಕೆಗೆಡು (ಕ್ರಿ). ಹಿರಿಮೆಕುಂದು; ಘನತೆಯಳಿ: ಮಂಡೋದರಿ 
« * - ಬಸುರ ಹೊಡೆದಳಲುತ್ತ ಗರುವಿಕೆಗೆ:ಟ್ಬು ಹೊರಳಿದಳಕಟ 
ಬಾಯ್ವಿಡುತ (ಕೌಶಿರಾ. ೩೭-೧). [ಗರುವಿಕೆ, * ಕೆಡು] 

ಗರುವಿಕೆದಾಕು (ಕ್ರಿ). ಹಿರಿಮೆಯನ್ನು ತಾಳು; ಘನತೆಯನ್ನು 
ಪಡೆ: ಪರಮಬ್ರಹ್ಮಹೃದಯಸರಸಿರುಹೋದರದೊಳಗೊಗೆದಾತನ 'ಸಿರಿ 


೪೩೭ 


ಮೊಗದೊಳು ಗರುವಿಕೆದಾಳಿ ನೆರೆದು. 'ಕೈವಲ್ಮಸತಿಗೆ ಸಹಚರಿಯಾಗಿ | ` 


** ೬ ಭಾರತಿ ಮನ್ಮತಿಗೀವುದು ಮಾಂಗಲ್ಮವನು (ಜಯಕಾ. ೧-೭). 
[ಗರುವಿಕೆ| + ತಾಳ್ಕು (೮ ತಾಳ್‌,)] 

ಗೆರುವಿಸು (ಕ್ರಿ). ಜಂಬಪಡು; ಗರ್ವಿಸು: *ಶೌಂಡತಿ ಐ ಗರುವಿಸಿದಪಂ? 
(ಕಾಶಕೃ. ಯೋಗಿಹೃದಯಸಂಯೋಗ ವಿಜಯನಿಕಲನೀ 
ಗರುವಿಸಿದರೆ ರೇಗದೆ ಒಡಲೊಳು (ಮೋಕ್ಷದೀ. ೨೨-೪). 

[ಗರುವ್ಯ * -ಇಸ್ಕು] 

ಗರುವು "ಗರುವ್ಮ' ನೋ. 

ಗರುವೆ (ನಾ). ೧. ದೊಡ್ಡವಳು; ಹಿರಿಯಳು; ಪೂಜೈ: ಗರುವೆ 
ಚಾಮುಂಡಿಯ ಗಿರಿಯ ಪಿರಿದೆಲ್ಲೆ ಗಟ್ಟಿಗೋಸ್ವರ.ನೆಆಕ ವೈರವ ಬೆರಸಿದರೀ 
ಭೂಸರೊಡನೆ (ಕಂನವಿ. ೩-೧೬). ೨. ಸೊಗಸುಗಾತಿ; ಚಿಲುವೆ: 
ಗಂಗಾಧರನ ಗರುವೆ ಚಂದ್ರಧರನರಸಿಯೆನಿಪ ಗಿರಿರಾಜತನೂಜೆ (ಗಿರಿಕ. 
೯-೮೩ ವ) ; ಘನನಿತಂಬಂಗಳ ಗರುವೆ (ಉದ್ಭಟ. ೫-೫೩ ವ) ; ಅರಸುಗಳ 
ನಿಡುನೋಟವಲ್ಲಿಯ ಗರುವೆಯರ ನಸುನೋಟ ತನ್ಮೊಳು ಬೆರಸಿ 
ಹೊಯ್ದಾಡಿದವು ಖಾಡಾಖಾಡಿಯಂದದಲಿ (ಕುವ್ಕಾಆ. ೧೬-೪೪) ; ಪೆಜ 
ಳೊರ್ನಳ್‌ ಗಾಡಿಯ ಸಿಂಗಾಡಿಯ ಪುರ್ಬಿನ ಗರುನೆ (ರಾಮಾಶ್ವ. 
೧೨೩-೧೮). "ಗುಟುಗೆ' ಪರಾ. [ಗರುವೈ* -ಎ್ಯ) 

ಗರೂರಿ (ನಾ). ಹೆಮ್ಮೆ;:; ಅಹಂಕಾರ; ದರ್ಪ: ಟೀ ಪುಸುಲ್ತಾನರು 
ಗರೂರಿಯಿಂದಾ ಇಂಗ್ರೇಜಿ ಕಂಪನಿ ಸರಕಾರದ ಇಲಾಖೆ ಕೊಡಗಿನಶೀಮೆ 
ಸರಹದ್ದಿನ ವಳಗೆ ಬಂದು (ರಾಜೇಂದ್ರ. ೧೩೪). 

[4 ಹಿಂ. ಮರಾ. ಗರೂರೀ, ಗರೂರ್‌ ; ಅರ. ಗರೂರ್‌) 

ಗೆರೈೆ (ನಾ). ಕರೆ; ಗುರುತು: ಎನ್ನ ಪೊಯ್ಯಲ್‌ ನವಿರ್‌ ತಾ ಕುಂದಿದುದೆ 

ಫೊಯ್ಲ ಬಳಿಯಲ್ಲಿ ಗರೆಯಾದುದೇ (ಸಿದ್ಧೇಪು. ೫-೩೦), [< ಕಣಿ] 


೧೫); 


30 


45 


ಗರ್ಗರ, 


ಗೆರ್ಕೆ (ನಾ). ಬಟ್ಟೆ; ವಸ್ತ್ರ (?) : ವಸಂತಕಂ ಸಂತಸದೊಳಾದೊಡಾನಿವಳ 

ನೆನ್ನೆ ಮನಂಬಂದಂತೆ ಗೆಯ್ದೆನೆಂದೆಟಕ್ತೊಂದು ಗರೆಯನವಳ ಕೆಂದಳ 
ದೊಳಿಟ್ಟು (ಚಕವಿ. ೬-೧೮೯ ವ). "ಉಡುಗರೆ' ಪರಾ. 
(ಆ ಕೊಟಕ್ಕಿ (ಆ ಕೂಲ) ?] 

ಗೆರೆದರೆ. (ನಾ). ಒಂದು ಬಗೆಯ ರೋಗ (2) : ಮಡುವಾಗಲದ 
ಗೆಡ್ಡೆಯಂ ಸಿದ್ಧಿ ದಿನದಲ್ಲಿ ತಂದು ಬೆಲ್ಲಮಂ ಸಮಾನಂಗೊಂಡು ಹಾಲಲ್ಲಿ 
ಕುಡಿಯೆ. .. ಸರ್ವವ್ಯಾಧಿಹರೆ; ಗರೆದರೆ ಕೆಡುವುದು (ಎವೈಎ. ೯೫). [1] 

ಗೆರೆವಖ (ಕ್ರಿ). . ಸಾಲನ್ನು ಕಡಿ, ಕತ್ತರಿಸು (2): .ತಿರಿಪಿದ 
ತಿಗುರಿಯ ಮೇಗಣ ಗಜಕಿಯಂತೆಡನಜಕಿಯದಂಕವಣಿ ವಾಹಳಿಯಂ 
ಗರೆ([ಪಾಕಾಂ. ರಿ)ವಜಕಿಯೆ ದಂಡೆ ಚಾರಿಸೆ ಪರಿದುದು ಜವದಿಂ 
ಮನೋಜವಂ ಜಾತೃಶ್ವಂ (ಮಲ್ಲಿಪು. ೯-೩೮). [ಆ ಗೆಜಕೆ + ಪಜಕ್ಕಿ] 

ಗರೋಜ (ನಾ). ಒಬ್ಬಾತನ ಹೆಸರು: ಕೊಪಣದಾ ಮೂಜುಪತೀಯುಂ 
ಗುತ್ತಿಯೊಡೆಯನುಮ" ಗರೋಜನುಂ ಕರಣಮಾಗೆ (ಕಇಆ. ೭೦-೫೫-೬; 
ಸಂ. 9ನೆಯ ಶತ). [2] 

ಗರ್ಕಾಗು, ಗಕ್ಕಾಗು (ಕ್ರಿ). ಮಗ್ಗವಾಗು ; ತಲ್ಲೀನವಾಗು: ತನ್ನ 
ವೇಷ ಅಲಂಕಾರ ಇದರಾಗ ಗರ್ಕಾಗಿದ್ದಳು (ಧನಂಜ.೪೦); ಜಪಮಾಲೆಯ 
ಎಣಿಕೆಯಲ್ಲಿ ಗರ್ಕಾಗಿದ್ದ ವೃದ್ಧವಿಧವೆ (ಹೊಸಕ್ಸಿ, ೧೮೩) ; ತಾಯಿ 
ಎಲ್ಲಿಯೋ ಕೆಲಸದಲ್ಲಿ ಗರ್ಕಾಗಿದ್ದಾಳೆ (ಅನ್ನ. ೨೦೫). ಗಕ್ಕಾಗು : 
ಅವನು ಕೆಲಸದಲ್ಲಿ ಗೆಕ್ಕಾದನು (ಕನಕೆ. ೧೩೦). 

[ಗರ್ಕು ೬ ಆಗು] 

ಗರ್ಕು, "ಗರಕ್ಕು' ನೋ. 

ಗರ್ಕು,, ಗರಕ (ಗು). (ಕೆಲಸ ಮೊದಲಾದುವುಗಳಲ್ಲಿ) ಮುಳುಗಿದ; 
ಮಗ್ನನಾದ; ತಲ್ಲೀನನಾದ :. ಮಕ್ಕಳಿದ್ದರೆ ಆವು... ಆಟದಲ್ಲಿ 
ಗರ್ಕು ಅಗಿರುವುವು (ಸುತ್ತುಮು.' ೪೭). ಗರಕ.: ನರಕದೆದುರಿಗೆದ್ದು 
ಮರೆತುಬಿಟ್ಟನು ಯೋಗಿ ಗರಕ ಆಗಿದ ಶಿನನಾಮದಿ ಸಿದ್ಧಯೋಗಿ 
ವೀರಾಮ ರಾಗಿಯೋಗಿವರ (ಸಿದ್ಧಪು, ೧೬-೫೨), "ಗಕ್ಳ್ಯಾಗು' ಪರಾ. 

[+ ಅರ, ಗರಕ್‌; ಮರಾ. ಗರಕ್‌, ಗರ್ಕ್‌] 

ಗರ್ಗ (ನಾ). ೧. ಒಬ್ಬ ಖುಷಿಯ ಹೆಸರು; ಶ್ರೀ ಕೃಷ್ಣನ ಗುರು. 

೨. ಹೋರಿ; ಬಸವ. ೩. ಎರೆಹುಳು. ೪. ಒಂದು ಬಗೆಯ ಸಸ್ಯ. 
(ಸಂ. 

ಗೆರ್ಗಶ್ತಿ (ನಾ). ಒಂದು ಜಾತಿಯ ಔಷಸಧಿಗಿಡ: ಗರ್ಗತ್ತಿ, ಖರ್ಗಸ 
(ಮೈಣಗಿ, ೩೦-೭೦೮). [?] 

ಗರ್ಗೆರ್ಕ, ಗಗ್ಗರ, ಗಗ್ಗುರ, ಗರ್ಫರ (ನಾ). ೧. ಒಂದು ಅನುಕರಣ 
ಧ್ವನಿ; ಗರಗರ ಎಂಬ ಸದ್ದು; ವನರುಹ ಕಂದದ ಕೊನರ್ಗಳ 
ಕೊನರ್ತ ತನಿರಸಮನೀಂಟ ಗರ್ಗರರವದಿಂ ದನಿಯೊಡೆಯೆ . , , 
ಕಳಹಂಸಂಗಳ* (ಲೀಲಾವ. ೫-೩೭) ; ಆಳು ಹೊಕ್ಕುದು ಹೊಯ್ದ 
ಹೊದಜಕಿನ ಬಾಳು ಗಿಡಗಳ ಖಣಿಖಓಲ ಘಲ್ಲಣೆಯ ಗರ್ಗರದ ಮೇಲು 
ಬ್ಬೇಳ್ವ, ಬೊಬ್ಬೆಯ (ಕುವ್ಯಾಕ, ೧೯-೧೫); ಪಟುಗತಿಯೊಳೆಸಗಿದುದು 
ಗರ್ಗರಸ್ವರ ಕಲಿತ ಹೇಸಿತದೊಳು (ಪಠ ಶು. ೧೦-೧). ೨. ಗರಗರ 
ಎಂದು ಸದ್ದುಮಾಡುವ ಕಾಲಿನ ಒಂದು ಆಭರಣ; ಕಿರುಗೆಜ್ಜೆ 
ಗಳನ್ನುಳ್ಳ ಆಭರಣ; ಕಾಲಕಡಗ: ಕುಸುರಿಗೆಲಸದ ಗರ್ಗರದ 
ಬಿಜುಡೆಗಳ ಪೊಂಜರಪಣಿಯಂ ಪಿಡಿದು ಜೋಗುಳಮಂ ಪಾಡುತಿರ್ದಳ್‌ 
(ಹಾಲಾಸ್ಕ. ೧-೧೨-೨೧ ವ). ಗೆಗ್ಗೆರೈ: ೨. *ಗಗ್ಗರಂ ಗರ್ಫರಾಹ್ವಂ 
(ಕರ್ಣಾನಿ. ೪೭); ಆಂದುಗೆಯಂ ಗಗ್ಗರಮುಮನಿಂದುನಿಭಾನನೆ ತಗುಳ್ಳಿ 
-ಕೆಯ್ಕೊಳ್‌ ಕೆೊರಲೊೊಳ್‌ ತಂದೆಸೆವ ರತ್ನಹಾರಂ. (ಜೀವಸಂ. ೧೧೮-೧); 
ಸತ್ತಿಗೆ ಗಗ್ಗರಂ ಕರುಳ ಬಕ್ಕಳೆ (ಉವ್ಯಸಾ. ೫೩೩); 


ಗರ್ಗರ, 


ಕಾಲಿಗೆ ಗಗ್ಗರಪಿಲ್ಲಿ ಸರಪಳಿ (ಮಲ್ಲಿ. ೪೦). ೩. “ಕೈಯಲ್ಲಿ ಹಿಡಿದು 
ಅಲುಗಾಡಿಸಲು. ಗರಗರ ಸದ್ದು ಆಗುವ ಒಂದು ಸಾಧನ” 
(ಸಿರಿಕೋ. ೧೧೦). ಗಗ್ಗೈರೆ: ೩. ಎಳೆಮಾಸೆ ತಿರುವೂತ ಗಗ್ಗುರದ ಈಟಿ 
ನಡೆಸುತ್ತಾ... ಮುನಿಯಪ್ಪ ಎದ್ದಾನೂ (ಹುಟ್ಟಹ. ೩೬). ಗರ್ಥರ: 
೧. ಖೋಯಿಂದು ಹತ್ತಿತು... ಸಂದಣಿಸಿ ಗಿರಿಮರನ ಗರ್ಫ [ಪಾಠಾಂ. 
ರ್ಜ]ರಬಂದ ಗಗನ ವಿಲಂಬಿತದೆ ಬಾಲೇಂದುಧರ ಗಿರಿಧರನ 
ದುರ್ಗವನೀ ಕಪಿವ್ರಾತ (ಕೊರರಾ, ೬-೧೬-೪೨). [ಆ ಸಂ. ಫರ್ಫರಾ] 

ಗರ್ಗರೈ (ನಾ). ೧. ರಿನ ಸುಳಿ; ಮಡುವು. ೨. ಒಂದು ಬಗೆಯ 
'ವಾದ್ಯೆ. ೩. ಒಂದು ಜಾತಿಯ ಮಾನು. ೪. ಕಜೆಗೋಲು. (ಸಂ. 

ಗರ್ಗರಿ, ಚ ಕಡೆಗೋಲು ; ಮಂತು: *ಮಂಥಣಿ ಗರ್ಗರಿ ಕಡೆ 
ಗೋಲ್‌ ೫ (ವಸ್ತುಕೋ, ೫೦-೩೧). [ಆ ಸಂ. ಗರ್ಗರ] 

ಗರ್ಗರ್ಕಿ (ನಾ). ಒಂದು ಬಗೆಯ ಸ ಸಸ್ಯ; ಗರುಗ; ಭೃಂಗರಾಜ: 
ಕೇಶರಾಜ, ಗರ್ಗರಿ '(ಮೈಔಿಗ. ೮-೧೬೦೫). [2] 

ಗರ್ಗರ್ಕಿ "ಗರ್ಫರ್ಮಿ' ನೋ. 

ಗರ್ಗರಿಗಿಡ (ನಾ). - ಗರ್ಗರ್ಮಿ: (ಕಿ). [ಗರ್ಗರ್ಮಿ* ಗಿಡ(£ ಡು] 

ಗರ್ಗೆರಿಗೋಲು, ಗಗ್ಗರಿಗೋಲು (ನಾ). ಗರ್ಗರ ಎಂದು ಶಬ್ದ 
ಮಾಡುವ ಕೋಲು, ಗಗ್ಗರ ಹಾಕಿದ ಕೋಲು; ಗೆಜ್ಜೆಕೋಲು : 
ನಸು ಕುಸಿದ ದೇಹ: ಗರ್ಗರಿಗೋಲುವಿಡಿದೆ ಸಾ[ಪಾಠಾಂ. 
ಕಂಕರಿಗೋಲನಿಟ್‌ದು ಬಾ]ರಿಸುತ ಕೈನಿಡದೆ ಸಂಬಳಿ ಸಂಬಳಿಂದೆಂದು 


ಕೊಸರುತಿಹ ಬಾಯ್ಕೆರಸಿ ಬೀದಿಬೀದಿಯೊಳು ಸುಳಿದಂ ಸತ [ಸಂಪನ್ಮನು | 


(ಹಚಕಾ. ೧೧-೩೭). ಗಗ್ಗೆರಿಗೋಲು ; “ಗಗ್ಗರಿ ಹಾಕಿದ ಕೋಲು” 
(ಪ್ರಭಣ್ಣ). [ಗರ್ಗರ್ಕಿ ಗೆ ಗರ್ಫರಿ) + ಕೋಲು, (ಆ ಕೋಲ್‌,)) 

ಗರ್ಗರಿಸು (ಕ್ರಿ). ಗರ್‌ಗರ್‌ ಎಂದು' ಧ್ವನಿಮಾಡು : ಗರ್ಗರಿಪ 
ಗಿರ್ಗಟಿಗಳ ಪೊಣ್ಮುವ ತಾಳದ (ಗಿರಿಕ. ೧೦-೭೭ ವ). 

[ಗರ್ಗರ, 4 -ಇಸ್ಮು] 

ಗರ್ಫರ "ಗರ್ಗರ' ನೋ. 

ಗರ್ಫರಿ, ಘರ್ಫೆರ, (ನಾ). ಪಾತ್ರೆ; ಕೊಡ: ಮಳಯಜಜಳ ಗರ್ಫರೀ 
ಸಮಾನಯನ ಸಂಭ್ರಮ ಸುರಪುರಂಧ್ರಿಕಾದ್ವಂದ್ವ ಬಂಧ:ರೆಮುಂ 
(ಚಂದ್ರಪು, ೧೨-೨ ವ). ಫಘುರ್ಫುರೈ: ಮುನ್ನಿನೆಡೆಗೈದಿ ರಕ್ಕಸರ 
ಲೆಕ್ಕಿಸದೆ ಹೊಕ್ಳುನ್ನತಾಮೃತದ ಘರ್ಫರವಬದ್ರೆಯಂ ಮುಜಕಿದು 
(ಸಿದ್ಧರಾ, ೬-೫೦). ` [ಆ ಸಂ. ಗರ್ಗರೀ] 

ಗರ್ಫರ್ಮಿ ಗಗ್ಗರ, ಗರ್ಗರ್ಕಿ (ನಾ). ೧. ಒಂದು ಅನುಕರಣಶಬ್ದ. 
೨. ಗೆಜ್ಜೆ; ಕೆರುಗಂಟಿ : ಖೇಟಕ ಫಲಕ ಕೀಲಿತ ಗರ್ಫರೀರುತಾಹೂತ 
ಯುವತೀ ನಿಕರ ಚಿಕುರ ಕಾಂತಿ ಕುವಲಯಿತ ವನೀಧೀಭಾಗನುಂ ... 
ಬಂದು (ಡಂದ್ರಫು. 6-6೨ ವ). ಗೆಗ್ಗೆರ್ಮಿ: ೧." ಗಗ್ಗರಿಗೋಲು 
ಪರಾ. ೨. ಗಗ್ಗರಿ ಘರ್ಫರೀ- 'ಅಭರಣಬ್ಛೇದ” (ತದ್ಭಕೋ. ೯): 
ಗಗ್ಗರಿ ಘಲಿ ಕೆಂಬ ಗಾಲಿಯ ಬಲುರವ (ಕಂನವಿ. ೨೫-೧೦೭); 
ಅಳವಡಿಸಿದ ಗಗ್ಗ ರಿಗಳ ಗರ್ಫರ ಧ್ವ ನಿಗಳಂ (ಸೌಗಂಧಿ.. ೧೯೨-೮) 
ಗರ್ಗರ್ಮಿ: ೧. "ಗರ್ಗರಿ ಗೋಲು' ಪರಾ. [ಆ ಸಂ. ಘರ್ಫರೀ 

ಗರ್ಫರಿಕೆ (ನಾ). ಒಂದು ಬಗೆಯ ವಾದ್ಯ (?) : ಗರ್ಫರಿಕಾಸ್ವಾದನ 
ದಿಂದದೊರ್ಮೆ ವನವಾರಿಕ್ರೀಡೆಯಿಂದೊರ್ಮೆ . . . ಪೊಟ್ಟು ಗಬಕೆವಂ 
ಶ್ರೀ ಗೋಮಿನೀವಲ್ಲಭಂ (ಚಂದ್ರಪು. ೪-೨೮). [ಆ ಸಂ. ಘರ್ಫರಿಕಾ] 

ಗರ್ಚ "ಗರ್ಜಿ' ನೋ. 

ಗರ್ಜನ (ನಾ). ಗಟ್ಟಿಯಾದ ಕೂಗು; ಆರ್ಭಟ; ಅಬ್ಬರ; 
ಮೊರೆತ: ಸಾಹೇಬನು ತರ್ಜನ್ಕ ಗರ್ಜನ : ಮಾಡಿ (ದೇವಿಚೌ. ೧೪೩). 


(ಸಂ. 


೨೪೩೮ 


ಲೂ 


ರಾ 


ಕು 
ತ 


45 


ಗರ್ತ 


ಗರ್ಜನೆ (ನಾ). - ಗರ್ಜನ: ಉಳಿಯ ಜಂಪೆಯ ಜವಗತಿಯ ಹೆಕ್ಕಳದ 
ಗಳಗರ್ಜನೆಯ ಕಟ್ಟಾಗುಳಕೆಗಳ ನಾಯ್ತುಡುಕಿದವು (ತೊರರಾ. 
೩-೩-೧೪) ; ರದನಿಗಳ ಬೃಂಹಿತದಿ ಕಲಿಸಿಂಗದ ಮಹಾ ಗರ್ಜನೆಗಳಿಂ 
ಕೊಬ್ಬಿದ ಹುಲಿಯ ನಿಷ್ಮುರರವದಿ (ಸಾಳ್ವಭಾ. ೬-೬) ; ಸಿಂಹದ ಗರ್ಜನೆ 
ಯಷ್ಟು ಭಯಂಳರವಲ್ಲ (ವಖಂಬಯಿ. ೪-೩೬). 

[ಸಂ. ಗರ್ಜನ] 

ಗರ್ಜನೆಗುಡು (ಕ್ರಿ). ಗಟ್ಟಿಯಾಗಿ ಕೂಗು; ಆರ್ಭಟಿಸು: ಮುನಿ 
ದಿರ್ದಿನಿಯಳ್ಬುಲಿ: ಗರ್ಜನೆಗುಡೆ ಭಯಮುತ್ತು ಕೊರಲನಮದುಬ್ಬರೆ 
(ರಾಜಶೇ ೫-೯೬). [ಗರ್ಜನೆ + ಕುಡು, (೮ ಕೊಡು,)] 

ಗರ್ಜರಿ(ನಾ). ಬೆಳ್ಳುಳ್ಳಿ; ಗಜ್ಜರಿ: *ಗರ್ಜರಂ - ಗರ್ಜರಿ* (ಓಷಧಿ, ೪೫). 

[೮ ಸಂ. ಗರ್ಜರ] 

ಗರ್ಜಿ, ಗರ್ಚ (ನಾ). ಉಪ್ಪಿನಕಾಯಿಗೆ ಉಪಯೋಗಿಸುವ ಹುಳಿ 
ಯಾದ ಕಾಯಿಗಳನ್ನು ಬಿಡುವ ಒಂದು ಜಾತಿಯ ಮರ ಮತ್ತು 
ಅದರ ಕಾಯಿ : (ಕಿ). ಗೆರ್ಚೆ:: ಗರ್ಡ, ಹೆಬ್ಬೆಲಸುಗಳು ಕಾಸು 
ಕೊಡದೆ ಎಷ್ಟು ಬೇಕೋ ಅಷ್ಟುಸಿಕ್ಕುತ್ತವೆ (ಮುಗಿಯ. ೩೩೯). [?] 

ಗರ್ಜೆ, "ಗರಜು' ನೋ. 


ಗರ್ಜಿತ (ಗು). ೧. ಕೂಗಿದ; ಆರ್ಭಟಸಿದ; ಭಯಂಕರ ಧ್ವನಿ 


ಮಾಡಿದ. (ನಾ). ೨. ಮೇಘಗಳ ಗರ್ಜನೆ; ಗುಡುಗು. 
೩. ಆರ್ಭಟ; ಆಡಂಬರ: *ಗರ್ಜಿತದೊಳಾಡಂಬರಾಖ್ಯಮದೆಂಬುದುಸ 
(ಮಂಗರಾ. ೧೪೪-೨೬) ; ಮಧುಮಾಸಕೇಸರಿ ವಿಯೋಗಿಗಳೆಂಬ ಮೃಗಂ 
ಗಳಂ ಭಯಂಗೊಳಿಸಿದುದುದ್ದ ಕೀರಮದಕೋಕಿಲಗರ್ಜಿತತರ್ಜತಂಗಳಿಂ 
(ಶಮದ. ೬೭ ಪ್ರಯೋ.). ೪, ಮದವೇರಿದ ಆನೆ; ಮದ್ದಾನೆ: 
“ಮದ ಸೋರುತ್ತಿರುವ ಆನೆ” (ಅಮರ. ಟೀಕೆ). [ಸಂ.] 

ಗರ್ಜಿಸು, (ಕ್ರಿ). ೧. ಗಟ್ಟಿಯಾಗಿ ಕೂಗು ; ಗುಡುಗು; ಆರ್ಭಟಏಸು : 
“ಗರ್ಚಿಸು ಭಯಂಕರಧ್ವನೌ* (ಶಮಧಾ) ; ಕ್ರ್ರೋಧಾಗ್ನಿ ಪೆರ್ಚಿ 
ಭೈರವರೊಪಧಾರಿಯಾಗಿ `ಕಳಕಳಧ್ವನಿಯಿಂದಂ ಗರ್ಜಿಸಿ (ವಡ್ಡಾರಾ. 

ಮೇಘ ಗರ್ಜಿಸಿದುವು ದೇವದುಂದುಭಿಗಳೆ ಹೊಡೆದಂತೆ 
(ಮೋಹತ. ೪-೩೨). ೨. ಗದರಿಸು ; ಜಂಕಿಸು : ಒಡನಾಡಿತನದಿಂದೆ 
ಬೆರೆಯಬೇಡತ್ತಹೋಗೆಂದು ದೇವಕಿ ಸತ್ಮಭಾಮೆಯಂ ಗರ್ಜಿಸಿದಳು 
(ಚೈ ಮಿಭಾ. ೬-೪೮). (ಗರ್ಜನ + - ಇಸ್ಕು] 

ಗರ್ಜಿಸ್ಮು (ಕ್ರಿ). ಅಳವಡಿಸು; ಜೋಡಿಸು; ಕೀಲಿಸು; ಕಚ್ಚಿಸು: 
ಹೊನ್ನಗಸೆಯ ಬಾಗಿಲಲಿ ಗರ್ಜಿಸಿದ ರನ್ನಗನ್ನಡಿ ಮಕರ ತೋರಣದಿ 
(ಮೋಹತ. ೪೨-೨೪). [2] 

ಗರ್ಜು "ಗರಜು' ನೋ. 

ಗರ್ತ (ನಾ). ೧. ಎತ್ತರವಾದ ಹೀರ; ಸಿಂಹಾಸನ. ` ೨. ರಥ; 
ತೇರು. &. ಯುದ್ದ ರಥದಲ್ಲಿ ರಧಿಕನು ಕುಳಿತುಕೊಳ್ಳುವ ಪೀಠ. 
೪. ಪಗಡೆಯಾಡಲು ಬಳಸುವ ಹಾಸು, ೫. ಕುಳಿ ತಗ್ಗು : 
“ನಿಮ್ನ ಮೆನೆ ರಂಧ್ರಮೆನೆ ಗರ್ತಮೆನೆ ಸುಷಿರಮೆನೆ ಗುಳಿಗಕ್ಕು ಜು 
(ಮಂಗರಾ. ೧೧೬-೨). ೬. (ನೀರಿನ) ಸುಳಿ: ಆ ಯಾವ್‌ ಭಯ 
ಚಕಿತೆ ಚಿಂತಾರ್ಣವಗರ್ತನಿಮಗ್ನೈ (ಪಂರಾಮಾ. ೬-೯೦); 
ಖಳಜನ, ಸಲಿಲಾನರ್ತನಜ್ಞಾನಗರ್ತಂ (ರಕ್ಬಾಶ. ೫೧); ತರಳತರ 
ತರಂಗಾವರ್ತ ಗರ್ತ ನೀಹಾರ ಶ್ರೀಕರೆದ ನಿಕರಂ ಸಹಚಕಾ. ೧-೩೩); 
ಸ್ರವಿಸುವುದು ಜೀವರಸ ಹೃದಯ ಗರ್ತದ ತಳದಿ (ಮಂಕುಕ. ೪೬೪); 
ಆ ನಭೋ ನಾಳೆ ಪಕ್ಷ ಸಂಜಾತ ರುಂರುಚಾವಾತ ಗರ್ತಕ್ಕೆ ಸಿಲ್ಕಿ 
ಶಿರ್ರನೆ ಪುರ್ಚುತಿರುಗಂ ತಿರುಗುವಂತೆ (ಶ್ರೀರಾಮಾ. ೨೪೯-೫೬೭). 

[ಸಂ.) 


೫೬-೨೨); 


ಗರ್ದಶೋಯ 


ಗರ್ದತೋಯ (ನಾ). [ಜೈನ] ರೋಕಾಂತಿಕ ದೇವತೆಗಳಲ್ಲಿ; 
ಒಂದು ಭೇದ: ಬ್ರಹ್ಮ ಕಲ್ಪೌಂತರವಾಸಿಗಳಪ್ಪ ಸಾರಸ್ವತನುಮಾ | 
ದಿತ್ಮನುಂ ವಹ್ನಿಯುಂ ವರುಣನುಂ ಗರ್ದತೋಯನುಂ . . . ಅರಿಷ್ಟನು 
ಮೆಂಬೆಣ್ಬರುಂ ಲೋಕಾಂತಿಕದೇವರಜಿತದೇವಾಂತಿಕಕ್ಕೆ ಬಂದು (ಅಜಿಪು. 
೬-೭೦ ವ); ಗರ್ದ ತೊ ಯ ಸಂಖ್ಯಾನಮೊಂಬೈಸಾಸಿರದೊಂಬತ್ತು |'5 
(ತತ್ತ್ವೈಪ್ರ. ೨೨೨). [ಸಂ.1 

ಗರ್ದಭ (ನಾ). ಕತ್ತೆ; ರಾಸಭ; “ಗರ್ದಭಂ ಚಕ್ರೀವತ್ಸರಂ ರಾಸಭಮೆ 
ಕತ್ತೆಯಕ್ಕುಂ? (ಮಂಗರಾ. ೫೫-೮) ; ತೃಣದ ಕಡ್ಡಿಯ ಮುಂದೆ ಹಿಡಿ 
ದಾಶೆ ತೋರುತಿರೆ ಕುಣಿವ ಗರ್ದಭ ನೀನು (ಮಂಕುಕ. ೧೬೪). [ಸಂ.) 

ಗರ್ದಭಾಂಡ (ನಾ). ಒಂದು ಜಾತಿಯ ಮರ; ಬಸರೀಮರ: 
*ಗರ್ದಭಾಂಡಃ, ಕಂದರಾಲಃ, ಕಪನೀತನಃ, ಸುಪಾರ್ಶ್ವಕಃ, ಪ್ಲಕ್ಷಃ - 
೫ ಬಸರೀಗಿಡ? (ಸಿದ್ಧಾಂತಿ. ೧೦೭). (ಸಂ. | 

ಗರ್ದಭೆ (ನಾ). ಹೆಣ್ಣುಕತ್ತೆ : ಆ: ನರಿ ಹೆರಿಯಿರ್ದ ಗುಹಾದ್ವಾರಮಂ 
ಗರ್ದಭೆ ಯರೊಳಗಿರ್ದರ್‌ ಪುಗೆನರೊಡಂ ಪುಗುವ ಕಲಕ್ತಿಯಂ ಕಂಡು 
(ಪಂಚತಂ. ೨೮೩-೧೪). [ಸಂ. ಗರ್ದಭಾ) 

ಗರ್ದಾಳೆ (ನಾ). ಒಂದು ಬಗೆಯ ಔಷಧಿ ಗಿಡ: ಹಲ್ಲೇಕಾಯಿ 
ಬಳ್ಳಿ, ಗರ್ದಾಳೆ (ಮೈಔಗಿ. ೩೪-೬೫೨). [?] 

ಗರ್ದಿ, ಗರದಿ (ಗು). ೧. ಭಾರಿಯಾದ; ದೊಡ್ಡ: ನಮ್ಮ 
ಓಣಿಯ ಹುಡುಗರ ಮೇಲೆ ಗರ್ದಿ ಮಾರಾಮಾರಿ ಮಾಡಿದರೆಂದು 
ಫಿರ್ಯಾದಿ ಮಾಡಿದರು ( ಮನೆಜಿ, ೨೦). (ನಾ). ೨. ಗದ್ದಲ; ಗಲಾಟೆ; 
ಜನಸಂದಣಿ; ಗುಂಪು: ಒಳಗೆ ಗರ್ದಿ ಬಹಳ ಇದೆ (ಮುಂಗಾಪು. ೯೫) ; 
ಒಮ್ಮೆ ಮುಂಬಯಿಗೆ ಹೋಗಿ ಬರಬೇಕಾದರೆ , . . ಗಾಡಿಯಲ್ಲಿ ಗರ್ದಿ 
(ಹಾಸುಹೊ. ೨೮). ಗೆರೆದಿ: ೩. ಸಡಗರ; ವೈಭವ: ಗಂಡಹೆಂಡರವರು 
ಗೆರೆದೀಲಿ ಬರುವಾಗ ಕತ್ಹೆಂತ ರಂಡೀ ಬೆನ್ಹತ್ತಿ ಬರೆತಾಳ (ಮಲ್ಲಿಗೆ. ೧೭). 

[4 - ಮರಾ. ಗರ್ದಿಲ] 

ಗರ್ದಿಸು "ಗದರಿಸು? ನೋ. 

ಗರ್ದುಂಡಿ (ನಾ). ಒಂದು ಜಾತಿಯ ಔಷಧಿ ಗಿಡ: 
ಗರ್ದುಂಡಿ, ಪುನ್ನಾಗ, ಪುನೆ (ಮೈಔಗಿ. ೫೭-೧೧೪೩), [?] 

ಗರ್ದುಗೆ "ಗರ್ದುಗು' ನೋ. 

ಗರ್ದುಗು, ಗಜಗ್ಗ ಗಜಗು, ಗಜಿಗ್ರ ಗಜುಗ, ಗೆಜ್ಜಗ, ಗಜ್ಜಿಗ, 
ಗಜ್ಜುಗ,ಗದುಗ್ಗ,ಗದುಗ್ಳು,ಗರ್ದುಗ,ಗೆಜ್ಜಗ(ನಾ).೧.ದುಂಡಾದ 
ಕಾಯಿಗಳನ್ನು ಬಿಡುವ ಒಂದು ಜಾತಿಯ ಮುಳ್ಳುಪೊದೆ ಮತ್ತು 
ಅದರ ಕಾಯಿ: - ಪರಿಪಕ್ವಮಾದ ಗರ್ದುಗಿನ ತಿರುಳುಂ ಶುಂಠಿಯು 
ಮನರೆದು ನಸ್ಕಂಗೆಯ್ಮು (ಲೋಕೋಪ. ೯-೧೦೦) ; ಬರ್ದಿಲಂ ಸಗ್ಗಕೆ 
ಪೆಸರ್ಗರ್ದುಗೆಸೆವಮರ್ದುವಳ್ಳಿ , .. ಎಂಬಿವು ಸಹಜ ಶಿಥಿಲವೃತ್ತಿಯ 
ನಾಳ್ಗುಂ (ಶಮದ. ೪೫); ಸುರದಂಂಜೆ ಸಿಂಧುವಾರಂ ಮರಿಚಂ ಕಿಜುದೇಗು 
ಗರ್ದುಗಿನೆಲೆಯೆಂಬಿವುಮುಂ ಬೆರಸಿ ನೆಲಾವರೆಯಂ ಕೊಂಡರೆ ನಸ್ಮಂಗೆಯಕ್‌ 
ಸಮಸ್ತ ಫಣಿವಿಷಮಲಟಾಗುಂ (ಖಮದ. ೭-೩೨); ಸಪ್ತಾದ್ರಿಯಂ ಸಂತತಂ 
ಪೊಡೆಚೆಂಡಾಡುವವಂಗದೇ0 ಗರ್ದುಗಿನಇಟಂ ಪೆಂಪೆ (ವೀರವಿ. ೧೦-೩೭). 
ಗೆಜಗೆ : ೧. ಗಜಗ ತೂರಿದ ಹಾಗೆ ತಿರುತಿರುಗಿ ಹಾರಿದವು ಹಳೆನೆನವು 
(ಸಖೀಗೀ. ೧೪-೧೮೭). ೨. ಕಣ್ಣುಗುಡ್ಡೆಯ ಮೇಲೆ ಗಜುಗದ 
ಕಾಯಿಯ ಆಕಾರದಲ್ಲಿ ಉಬ್ಬಿ ಬೆಳೆದಿರುವ ದುರ್ಮಾಂಸದ ಗ್ರಂಥಿ: 
ಕಾಣಿಸದ ಇರಲಿಕ್ಕೆ ನಮ್ಮ ಕಣ್ಣಾಗೇನು ಗಜಗ ಬೆಳೆದಿಲ್ಲ (ಬಾಂಡಾಯ.೧4). 
ಗೆಜಗು: ೩. ಗಜುಗದ ಕಾಯಿಗಳಿಂದ ಆಡುವ ಒಂದು ಬಗೆಯ 
ಆಟಿ: ಗಡೆ ಬಿಲ್ಲು ಗಜಗು ಚಂಡಾಟದಲಿ ಮೆರದೇ ಎದುರಾಯ ಹಯ 
ವೃಷಭ . . . `ಮೊದಛಾದ ಖಳರ ಮರ್ದಿಸಿ (ವಿಸ್ತೋಸು. ೧೭-೨). 


10 


15 


ಸುರಗಿ, 


5 


45 


SE 
ಚ ೪ ಲಂ ೬ಎ ಕಾ 
ಎ ಐ ಭೂ ಎ 


3VAF 


ಗರ್ದುಗೆ 


ಗೆಜಿಗೆ: ೨. ಕಣ್ನು ಹೋಗಿ ಗೆಜಿಗಾ ಚೆಳದೀತು (ಹಾಸ್ಯಮಂ. ೨೩). 
ಗೆಜುಗೆ: ೨. ಹೇವನಿಲ್ಲದ ಹೆಣ್ನು ಗಜುಗ ಬೆಳೆದಾ ಕಣ್ಣು (ಕನಕ. 
೫೦-೧): &. 'ಚೆಂಡು ಬೊಗರಿ ಚಿಣ್ನಿಕೋಲು ಗಜುಗನಾಡುತಾ (ಪರಂದ. 
೨-೮೪-೩) ; ಗಜುಗವನಾಡುವ ನಂಬೃಣ್ಮನಂ ಕಂಡು (ಭೈರಸೂ. ೩೬೭). 
ಗೆಜ್ಜಗೆ: ೧. ಎರಡು ಗಜ್ಜಗದ ದಪ್ಪ ಮೇಣದ ಉಂಡೆ ಮಾಡಿ (ಹೊಸಕಿ. 
೬೬). ಗೆಜ್ಜಿಗೆ: (8). ಗಜ್ಜುಗೆ : ೩. ರಾಜಬೀದಿಗಳೊಳಗೆ ಕಡಲ 
ಘೋಷದಿ ಚೆಂಡು ಗಜ್ಜುಗ ಬುಗರಿ ಆಡುತಾರಮ್ಮುಯ್ಯ (ಕುಚೇಲೋ. 
೧೪-೭); ಪಗಡಿ ಗಜ್ಜುಗ ಮುಂತಾದ ಎಲ್ಲ ಬಗೆಯ ಆಟಗಳನ್ನು ಅವನು 
ಆಡೆಬಲ್ಲವನಾಗಿದ್ದ (ಸ್ಮೃತಿಚಿ. ೨೨). ಗೆದುಗೈೈ: ೧. ಹಣ್ಣುವಾಳೆಯ 
ಕಾಯಸುಟ್ಟು ನಾರಂ ತೆಗೆದು ಸಣ್ಣ ಗದುಗದ ತೋರವಂ ಮಾಡಿ 
ಮತ್ತವಂ ಬಣ್ಣಸರದಂತೆ ಸರಗೆಯ್ದು (ಸೂಸಶಾ. ೯೪-೮೩). ಗದುಗ್ಗು : 
೧. ಗದುಗಿನ ಶಿರುಳಂ ಶುಂಠಿಯುಮನುದಕದೆಲ್ಲರೆದು (ಲೋಕೊ ಪ. 
೯-೧೦೦ ಟೀಕೆ). ಗರ್ದುಗೆ : ೧, ಅವರಯಿವರಿವರು ನೂರ್ವರು ಗರ್ದು 
ಗವನತಿ ತವಕದಿನಿಚ್ಚಾಡುತಿಹರು (ನೆ ಮಿಸಂ. ೬-೫೮). ಗೆಜ್ಜಗೆ: 
೧. ಗೆಜ್ಜಗವನ್ನು ಒಡೆದಂತೆ ಶಬ್ದವಾಗುತ್ತದೆ (ನಮ್ಮೂರ, ೧೪). 
(ದೇ. ॥ ತಮಿ. ಕಟಜ್ನು, ಕಲಲ್‌, ಕಬಜಕ್ಚಿ, ಕೆಚ್ಚಳ್ಳಾಯ್‌ ; ಮಲ. 

ಕಚ್ಚಿ, ಕಟಇಗ್ತಿ ; ಶುಳು. ಗಜಿಗೆ; ತೆಲು. ಗಡ್ಡ] 

ಗರ್ದುಗೆ, ಗದ್ದುಗೆ, (ನಾ). ಗಡಿಗೆ; ಘಟಿ: ರಾಮೇಶ್ವರ ದೇವರ್ಗ್ಗೆ 
[ಹಾ]ಲ ಸಹಸ್ರ ಗರ್ದುಗೆಯಂ ಕೊಟ್ಟು ರೆಕ್ಷಣೆಯಾಗಿ (ಕಇ, 11, 
೨೪-೩೦ ; 1167). ಗದ್ದುಗೈ : ಫುಲಿಗೆಜಿಗೆ ಬಂದು ಸೋಮಜೇವ 
ಪದನಖ ಮಯೂಪಖೋಲ್ಲೇಖಲೇಖಾಪಗಾ ಪ್ರವಾಹದಿಂ ಪವಿಶ್ರೀಕೃತ 
ಶರೀರನಾಗಿ ಕ್ರೀರಧಾರಾಪೂರದಿಂ ಸಹಸ್ರ ಗದ್ದುಗೆಯಂ ಕೊಟ್ಟು (ಎಇ. 
XVI, ೪೦-೫೮ ; 1152). "ಗಡ್ಡುಕೆ' ಷರಾ... ದ 

[ಆ ಸಂ. ಗಡ್ಡುಕ, 'ಗೆತ್ತುಕಾ] 

ಗರ್ದುಗೆ, ಗದಿಗೆ, ಗದುಗೆ, ಗದ್ದಿಗೆ, ಗದ್ದುಗೆ (ನಾ). ಕುಳಿತು 
ಕೊಳ್ಳುವ ಪೀಠ; ಸಿಂಹಾಸನ, ಭದ್ರಾಸನ ಮೊದಲಾದುವು: 
ಕೆಲಬಲದ ಗರ್ದುಗೆಗಳೊಳು ಮಂಡಲಾಧೀಕರೊಪ್ಪಿರ್ದರಾ ಭೂಪನಿಂ 
(ಜೆಬಫು. ೩-೪). ಗೆದಿಗೆ: ೧. ಗುರುವಿರಕ್ತ ಮೂರ್ತಿಗಳಿಗೆ ಕಗ ಗದಿಗೆ 
ಶುಭಮಸ್ತು (ಎಕ. ೩೪1, ಮದ್ದಗಿ, ೧೧೧-೫ ; ಸು. 1606). ೨.[ನೀಶೈ) 
ಜಂಗಮರೆ ಸಮಾಧಿ: ಕೊಟ್ಟುರು ಬಸವೇಶ್ವರನ ಗದಿಗೆ ದೀಪಾರಾಧನೆ 
ಬಗ್ಗೆ (ಮೈ ಆರಿ. ೧೯೨೮, ೪೨-೧೩ ; 1768). ಗದುಗೆ : ಗ್ಯ ಅನುಬಂದಿಸಿಹೆ 
ನಿಲ್ಲಿಂದ ಮುಂಡೆ ನರಸಂಟಾರವಿಲ್ಲ ಸುರರ ಗದುಗೆ ನೋಡುತ್ತಲಡಿ 
ಯಿಡೆನುಯನಲಿಳಿದು (ಜಿನಮು. ೧೩-೨೯). ಗೆದ್ದಿಗೆ: ೧. ಅಡ್ಡಣಿಗೆ 
ಗದ್ದಿಗೆ ರಾಜ ಚಿನ್ನ ಮುಮಂ ಕೊಟ್ಟು (ಸೌಇಎ. ೧೯೩೨, ೪೮-೧೫ ; 960) ; 
ಕರಗಮನೆತ್ತು ಶೀತಳಿಕೆ ಕಾಲ್ದೊಳೆ ಮಾಲಿನಿ ತಿರ್ದು ಬೋನಮಂ ತರಳಿಕೆ 
ಪಾಸು ಗದ್ದಿಗೆಯನುತ್ಪಳಿನೀ (ಅನಂಪು, ೪-೮೫); ಮುತ್ತಿನ ಗದ್ದಿಗೆ ಹಾಸಿರೆ 
(ಪುರಂದ. ೧-೧೦೭-೬). ಗೆದ್ದುಗೈೆ : ೧. “ಗದ್ದುಗೆ ಪಟ್ಟಿ ವಣೆ ನರೇಂದ್ರಾ 
ಸನಂ? (ಚತುನಿ ೫೦) ; “ಸಂದ ಸಿಂಹಾಸನಕೆ ಪಟ್ಟಿ ವಣೆ ಗದ್ದುಗೆಯು 
ಮೆಂದು” (ಕಬ್ಬಕ್ಕೆ. ೨೫) ; ಐನರಸಂಹತಿ ದೇವಸ್ಸಾನಂ ಮಾಡುನರ್ಗ್ಗೆ 
ಗದ್ದುಗೆಯ ನೀರೆಂ ಸನ್ಮಾನದೆ ತಂದೀವುನೆನಲ್ಯಾನಜಕಿಯೆಂ ಪೊಗಳಲವನ 
ಶಪದುಗ್ರತೆಯ (ಎಇ. XVI, ೩-೧೨ ; 980); ದೇವತಾರಾಧನಂಗೆಯ್ವ 
ತಪೋಧನರ್ಗಿರದೆ ಗದ್ದುಗೆಗಳಂ ಕಟ್ಟ ಧೂಪದೀಪಂಗಳುಮಂ ಕೊಟ್ಟು 
ಪರಿಯಸ್ಟಿಗೈನ ಪಟುತರ ಮರ್ಕಟ ಸಮೂಹಂಗಳುಮಂ (ಸಂಚತರ. 
೧೧೮-೧೪); ಕರೆದು ಮನ್ನಣೆನೆತ್ತ ಪನ್ನಿಬ್ಬರು ಮಹಾಮಾತ್ಮರೊಳಗಗ್ರೇ 
ಶ್ವರನೆನಲು ಪಿರಿಯ ಗದ್ದುಗೆಯಲ್ಲಿ ಕುಳ್ಳಿರಿಸಿ (ಬಸಪು. ೫-೬೫) ಎದ್ದು 
ಬಿನ್ನೆ ಸಿದನು ಕಮಲದ ಗದ್ಯುಗೆಯ ಪರಮೇಷ್ಠಿ (ಕೊರರಾ. ೧-೪-೫೪). 


ಗರ್ದುಲು 


ವಿ. ಈಗ್ರಾಮಗಳಲ್ಲಿರುವ ಗದ್ದುಗೆ, ಮರೆ, ಪೂಜಾಸ್ಕಾನಗಳ ಕುರಿಕು 
ಬಣ್ಣೆಸಿದ್ದಾರೆ (ಶರೀಫ. ೬೯). 
[ಆ ಸಂ. ಗರ್ತ. ( ತೆಲು; ಗದ್ದಿಯ, ಗದ್ದೆ. / ಹಿಂ. ಗದ್ದೀ; 

ಮರಾ. ಗಾದೀ] 

ಗರ್ದುಯಾು (ನಾ).(?): ಗರ್ದುಜು ಮುರ್ದಿದುದೆನೆಯುಂ ಗರ್ದೆಯುಮಾ 
ಗುರ್ದೆಯಂಂ ಸರೇಫ ಪದಂಗಳ್‌ (ಶಮದ.೩೩). [ಐಇದು "ಗರ್ದುಗು? 
ಎಂಬುದರ ಅಪಲಿಖಿತವಿರಬಹುದು.] 

ಗರ್ದೆ "ಗಟ್ತಿ” ನೋ. 

ಗರ್ಧನ (ನಾ). ೧. ಆಸೆ; ಲೋಭ; ಅತಿಯಾದ ಇಚ್ಛೆ. 
೨. ದುರಾಸೆಯುಳ್ಳವನು ; ಆಸೆಗಾರ; ಲೋಭಿ; ಕೃಪಣ: 
* ಗೃದ್ದುಃ) ಗರ್ಧನಃ, ಲುಬ್ಬಃ, ಆಭಿಲಾಷಕಃ, ತೃಷ್ಮಳಕ್‌ -೫ ಅಶೆ 
ಯುಳ್ಳವನ ಪೆಸರುಗಳು '' (ಸಿದ್ಧಾಂತಿ. ೨೮೩). [ಸಂ.] 

ಗರ್ಧನೆ (ನಾ). ದುರಾಸೆ; ಲೋಭ: (9). 

(ಸಂ. ಗರ್ಧನ) 

ಗರ್ನಾಲು (ನಾ). (ಕರಾ) ೧. ಉತ್ಸವಾದಿಗಳಲ್ಲಿ ಸಿಡಿಸುವ 
ಸಿಡಿಮದ್ದು ತುಂಬಿರುವ ಗೋಲಿ, - ಉಂಡೆ: ಒಂದು ಬಗೆಯ 
ಸ್ಫೋಟಕ : ದೀಪಾವಳಿಯು ಬಂತು... ಪಟಾಕಿ, ಜೇನುಂಡೆ, 
ಗರ್ನಾಲುಗಳನ್ನು ಸುಡುವುದು ಮಕ್ಕಳಿಗೆ ತುಂಬ ಸಂತೋಷ (ನಿಷ್ಕಾಮ. 
೧೧೪) ; ನಿನ್ನ ಲಗ್ನಕ್ಕೆ .. . ಬಿರುಸುಬಾಣ .ಗರ್ನಾಲು ಹಾರಿಸೋಕೆ 
ಒಪ್ಪಿಕೊಂಡಿದ್ದೀವಿ (ಮಲೆಮ. ೪೩೦) ; ಇನ್ನೇನು, ದಿಬ್ಬಣ ಹೊರಟರ 
ಬೇಕು; ಗರ್ನಾಲು, ಕದಿನಿ ಕೇಳಿಸುತ್ತದೆ (ಸ್ವಪ್ನಹೊ. ೨೯೧). ೨. 
ಅಗಲವಾದ ಬಾಯುಳ್ಳ ತೋಪು : ಆ ರಾತ್ರಿ ಅಷ್ಟು ಗುಂಡು 
ಹಾರಿಸಿದರು. ಅಲ್ಲಿ ಗರ್ನಾಲು ಹೊಡೆದರೆ ಇಲ್ಲಿ ಕೇಳಿಸಬೇಕು. 
ಆದರೆ ನಿಮಗೆ ಯಾವುದೂ ಕೇಳಿಸಲಿಲ್ಲ (ಗೊಂಡಾರ. ೮೩). 

[5 ತಳು. ಗರ್ನಾಲ್‌.!ಹಿಂ. ಗರನಾಲ್‌ , ಮರಾ, ಗರನಳಾ, 

ಗರನಾಲ್‌, ಗರನಾಳ್‌] 

ಗೆರ್ನಾಲುಬಿಡು (ಕ್ರಿ). ೧. ಗರ್ನಾಲನ್ನು ಸಿಡಿಸು. ೨. (ಆಲಂ) 
ದೊಡ್ಡ ಸುಳ್ಳನ್ನು ಹೇಳು : ಹಾವಭಾವ ಸಹಿತ ಗುಪ್ತ ಗರ್ನಾಲು 
ಬಿಟ್ಟು ಯಾರಹತ್ತಿರವೂ ಹೇಳಬಾರದೆಂದು ವಿನಂತಿಸಿದ (ಒಡ್ಡಿ ಉ. ೧೩೬). 

[ಗರ್ನಾಲು + ಬಿಡು] 

ಗರ್ಬ "ಗರುವ? ನೋ. 

ಗರ್ಬಂಗೆಡಿಸು (ಕ್ರಿ). ಅಹಂಕಾರವನ್ನು ತಗ್ಗಿಸು; ಹೆಮ್ಮೆಯನ್ನು 
ತೊಲಗಿಸು; ಹಮ್ಮನ್ನು ಅಡಗಿಸು: ಸೌಂದರನ ಬಲವನೊರ್ಬುಳಿ 
ಮಾಡಿ ಗರ್ಬಂಗೆಡಿಸಿ ಕಂಗೆಡಿಸಿ ( ನಂಬಿರ. ೧೮-೩೭). 

[ಗರ್ಬ (ಆ ಗರುವ್ಯ) + ಕೆಡಿಸು] 

ಗರ್ಜಾನೃತ್ಯ (ನಾ). ಗುಜರಾತಿನಲ್ಲಿ ನವರಾತ್ರಿ ಹಬ್ಬ ದಂದು 
ಸ್ತ್ರೀಯರೂ ಪುರುಷರೂ ಸಾಮೂಹಿಕವಾಗಿ ಮಾಡುವ ಒಂದು 
ಬಗೆಯ ಕುಣಿತ: ಶ್ರೀಕೃಷ್ಣಲೀಲೆಯನ್ನು ಶೋರಿಸುವ ಲಾಸ್ಮಜಾತಿಯ 
4ಗರ್ಬಾ' ನೃತ್ಯಗಳು... . ಗುಜರಾತಿಗೆ ತುಂಬಾ ಹೆಸರನ್ನೂ ಕೀರ್ತಿ 
ಯನ್ನೂ ತಂದಿವೆ (ಆಭಾನೃ. ೧೧೪). 

[+ ಗುಜರಾತ್‌. ಗರೆಬಾನೃತ್ಕ್‌) 


ಗೆರ್ಬಿ (ನಾ). ಅಹಂಕಾರಿ; ಗರ್ವಿಷ್ಠ; ಸೊಕ್ಳಿನವನು: ಜಿನಸಮಯಿ' 


ಮನೆಗೆವರೆ ಕಯ್ಮನೊಲ್ಲು ಮುಗಿದಿತ್ತಬನ್ನಿಮಿರಿಯೇಬೆಸನೇನೆನುಕಂ 
ಪದಪಿಲ್ಲದೆ ಸತ್ತನಂದದಿಂದಿರ್ಪ ಗರ್ಬಿ[ಪಾಕಾಂ. ರ್ವಿ]ಹೈನನೆ ಬಗೆಯಲ್‌ 
(ಸೆಮಪ, 
(ಎಳ. ೪1, ಕಡೂರು. ೩೦-೩೦ ; 1170). 


೪-೫೪); 


[ಆ ಸಂ. ಗರ್ವಿನ್‌) 


ಸಾಮಂತ ಗರ್ಬ್ಬಿ ಸರ್ಬ್ವಸ್ವ ಸೂಟ್‌ ಕಾಣ: 


ಎ೪೦ 


ಗರ್ಭ 


ಗರ್ಬಿಂದರೆ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಕೊಟ್ಟಿಗದೇವಂ 
ಪ್ರಿಥುವೀರಾಜ್ಯಂಗೆಯ್ಕೆ ಗರ್ಬ್ರಿನ್ನರಂ ಬನವಾಸಿ ಪನ್ನಿರ್ಚ್ಯಾಸಿರದ 
ಭಾಗವನಾಳೆ (ಎಕ. ೪111, ಸೊರಬ. ೫೩೧-೩; 967), [P ಇದು 
"ಗೋವಿಂದರಸ' ಎಂಬುದರ ಅಪಲಿಖಿತವಿರಬಹುದು.] 


5-| ಗರ್ಜಿತ (ನಾ). ಹೆಮ್ಮುಳ್ಳವನು ; ಅಹಂಕಾರಿ ; ಗರ್ವಿಷ್ಠ : ಬಿರುದರ 


10 


ಬಿಂಕಮಂ ಕಿಡಿಸಿ ಗರ್ಬ್ಬಿತರಂ ಮುಜಾದಿಕ್ಸಿ ಮಿಕ್ಕ ಬೀರರ ಭುಜ 
ಗರ್ಬ್ಬಮಂ ತವಿಸಿ (ಎಕ. ೪81(5), ಶಿಕಾರಿ. ೩೩೪-೧೩ ; 1100), 
[< ಸಂ. ಗರ್ವಿತ] 

ಗರ್ಬಿಸು (ಕ್ರಿ). - ಗರ್ವಿಸು: ಒಲಿದು ನಲಿದು ಪಲತೆಜದಿಂ ನಿಂದುರ್ಬುತೆ 
ಕೊರ್ಬಾತೆ ಪರ್ಬುತೆ ಗರ್ಬಿಸಿತಭಿಸಾರಿಕಾನಿಕಾಯಂ ನಿಶಿಯೊಳ್‌ 
(ಗಿರಿಕ. ೪-೮೮) ; ಉಬ್ಬಿ. ಪುಟವೆದ್ದು ನೆಆಕಿ ಕೊರ್ಬಿ ಗರ್ಜಿಸುತೋದಿ 
(ಬಸರ. ೯-೨೮). 

[ಗರ್ಬ (ಆ ಗರುವ್ಮ) * -ಇಸ್ಕು] 
ಗರ್ಬು "ಗಬ್ಬು? ನೋ. 


15| ಗರ್ಭ (ನಾ). ೧. ಭ್ರೂಣವನ್ನೊಳಗೊಳ್ಳುವ ಕೋಶ; ಬಸಿರು: 


30 


95 


ತನ್ನ ಗರ್ಭಂ ತಡೆದುದರ್ಕೆ ಕಿನಿಸಿ ಕಿಂಕಿರಿವೋಗಿ (ಪಂಪಭಾ. ೧-೧೨೮ ವ); 
ಅಡೇನೆಸೆದು ಸೊಗಯಿ ೫ ತಶೋಟತೋ ಜಗದೀಶನಿಕೆ ಗರ್ಭಂ ಬಳೆದು 
*» « « ಚೆಲ್ದುವೆತ್ತು ವೈರಾಮಹಾದೇವಿಯಾ (ಕಾಂತಿಪು. ೯-೨೧೩) ; 
ಗಂಡನಿಲ್ಲದ ಶಶಿವದನೆಗೆ ಗರ್ಭಮಾದ ತೆಜನೊಳ್‌ ಕೆಡುಗುಂ 
(ಛಂದೋಂಬು. ೪-೨೮೭); ಆತಂ ನಿಜ ವಿರೋಧಿಯಪ್ಪ ಕುಂಡಲಮಂಡಿತಂ 
ಪೆಜತೊಂದು ಪೆಣ್ಣೂಸುವೆರಸು ವಿದೇಹಿಯ ಗರ್ಭದೊಳ್‌ ಬಳೆವುದಂ 
ತಿಳಿದು (ಪಂರಾಮಾ. ೪-೧೪ ವ); ಆ ದನುಜಾರಿಯನಾತ್ಮಗರ್ಭದೊಳ್‌ 
ಧರಿಯಿಸಿ ನಿಂದಳೀ ಪಿರಿಯಳಿಂ ಪಿರಿಯರ್‌ ಪೆಜರಿಲ್ಲ ಲೋಕದೊಳ್‌ 
(ಜಗವಿ. ೨-೯೬). ೨. ಹಿಂಡ; ಭ್ರೂಣ: ಆಗ ಪಟ್ಟದ ರಾಣಿಯೊಬ್ಬಳು 
ಗರ್ಭಿಣಿಯಾಗಿದ್ದಳು. ಮಂತ್ರಿಗಳು ಆ ಗರ್ಭಕ್ಕೆ ಪಟ್ಟಕಟ್ಟಿದರು 
(ಭಾರದ. ೪೫೦). ೩. ಹೊಟ್ಟಿ ; ಉದರ; ಕುಕ್ಷಿ: “ಜಕರಃ, ಉದರಃ, 
ತುಂದಃ, ಶುಕ್ರಿ, ಗರ್ಭ೬- ಈ ೫ ಹೊಟ್ಟೆ* (ಹಲಾಯು. ೮೫-೩೬೧) ; 
*ಕುಕ್ಷಿಕುಂಡೆಂ ಗರ್ಭಮಾ ಜಕರೆಮುದರಮೆನೆ ಹೊಟ್ಟಿ ” (ಮಂಗರಾ. 
೯೬-೧೩). ೪. ಮಗು; ಕೂಸು: “ಬಾಳ, ಪಾಕಃ, ಆರ್ಭಕಃ, ಗರ್ಭಃ।, 
ಪೋತಃ, ಪೃಥುಕಃ, ಶಿಶುಃ, ಶಾಬಃ, ಡಿಂಭಃ - ಈ ೯ ಮಗುವು” 
(ಹಲಾಯು. ೮೩-೩೪೮). ೫. ಒಳಭಾಗ; ತಿರುಳು; ಮಧ್ಯಭಾಗ: ಇಂತು 
ವಿಶ್ವರೂಪ ಗರ್ಭಿಣಿಯಪ್ಪದೇವಿ ನೀಂ ಬ್ರಹ್ಮೆಗರ್ಭಪ್ರಕೃತಿಯಂತೆಯಂಂ 
ಪ್ರಾಗಲ್ಪ, ಗರ್ಭದೃಷ್ಟಿಯಂತೆಯುಂ ವಿವೇಕ ಗರ್ಭವಿದೆ ಯಂತೆಯುಂ 
... ಮಹತ್ತ್ವಮಂ ಪಡೆದೆ (ಜಗವ. ೨-೯೬ವ). ೬, ಎ ಗರ್ಭಸಂಧಿ: 
ಸವಸಂದ ಮುಖಂ ಪ್ರತಿಮುಖಮವಮರ್ಶಂ ಗರ್ಭಮಂತೆ ನಿರ್ವಹಣ 
ಮೆನಿಪ್ಪುವವೆಯ್ದೆ ಸಂಧಿಯಕ್ಕುಂ ಸುವಿಹಿತಕವಿಮಹಿತವಿತತ ಕೃಶಿಪದ್ಧತಿ 
ಯೊಳ್‌ (ಳಾವ್ಯಾವ. ೯೫೭) ; ಮೂರನೆಯ ಗರ್ಭಸಂಧಿಯಲ್ಲಿ ಕಾರ್ಯ 
ಫಲವು ಕೈಗೂಡುವ ಸೂಚನೆ ತೋರುತ್ತದೆ (ಕೈಸಿಡಿ. ೨೦೮) ; ರಸಾಭಿ 
ವೃಕ್ತಿಗೆ ಮತ್ತೊಂದು ಮುಖ್ಯವಾದ ನಿಯಮವೆಂದರೆ ಮುಖ್ಯ ಪ್ರತಿ 
ಮುಖ, ಗರ್ಭ, ಅವಮರ್ಶ, ನಿರ್ವಹಣ ಎಂಬ ಪಂಚಸಂಧಿಗಳನ್ನೂ 
» - « ರಚಿಸುವುದು (ಧ್ವನ್ಯಾರೋ. ೧೫೦). ೭, ನಲವತ್ತೈದು ಮಂತ್ರ 
ಸಾಧನಗಳಲ್ಲಿ ಒಂದು : ಬಳಿಕ ಮಂತ್ರಸಿದ್ಧಿಸೂಡಕಮಾದ ಮಾತೃಕಾ 
ಚಕ್ರ .- « ಸಮಯ, ಗರ್ಭ, ಪ್ರಸವ... ಪಂಚಕೃತ್ಯ ಪಂಜರ 
ಮಾಲಿಕೆ ಮೂಲಿಕೆ ತಂತ್ರಬಲಿ ಆತ್ಮೆ)ಕ್ಕಗಳೆಂಬ ಪಂಚಚತ್ವಾರಿಂಶನ್ಮಂಕ್ರ 
ಸಾಧನಂಗಳೊಳು ಪ್ರಣ್ಲೆ ಗೊಂಡು (ವಿವೇಕ. ೮೦). 


(ಸಂ,) 


ಗರ್ಭಕ 


ಗೆರ್ಭೆಕ (ನಾ). ೧. ತುರುಬಿನ ಮಧ್ಯದಲ್ಲಿ ತೊಟ್ಟು ಒಳಗೆ ಅಡಗಿರು 
ವಂತೆ ಧರಿಸುವ ಹೊವು: *ತುಟುಂಬಿದ ಹೂ ಗರ್ಭಕಮೆಂಬುದು? 
(ಹಲಾಯು. ೯೧-೩೯೮); *ಗರ್ಭಕಂ-ತುರುಬು ಮುಂತಾದ ಕೇಶಪಾಶದ 
ನಡಿವೆ ಈಚಿಗೆ ಕಾಣದ ಹಾಗೆ ಮುಡಿಕೊಂಡಿರುವ ಹುವ್ವಿನಸರ” 
(ಸಿದ್ಧಾಂತಿ. ೧೮೧). [ಸಂ.] 

ಗೆರ್ಭಕಟ್ಟು (ಕ್ರಿ). ಶುಕ್ರಶೋಣಿತಗಳ ಸಂಯೋಗವಾಗಿ ಎರಡು 
ಸಂಯೋಗಿ ಜೀವಕಣಗಳಿಗೆ ಸಂಪರ್ಕವಾಗು,; ಬಸಿರುಂಟು 
ಮಾಡು: ಈ ಜೀನಕಣಗಳು ಸಂಯೋಗಿ ಜೀವಕಣಗಳಂತೆ ಗರ್ಭ 
ಕಟ್ಟುವುದಿಲ್ಲ (ಸಸ್ಯಶಾ, ೨). 


ಗರ್ಭಕಟ್ಟುವಿಕೆ - ಬಸಿರಾಗುವಿಕೆ; ಎರಡು ಸಂಯೋಗಿ ಕಣಗಳು. 


ಕಡಿದರೆ ಮಾತ್ರ ಸಂತಾನೋಶ್ಚತ್ತಿಯಾಗುವುದು. ಈ ಸೇರುವಿಕೆಯನ್ನು 
ಗರ್ಭಕಟ್ಟುವಿಕೆ ಅಥವಾ ಗರ್ಭ £ರ್ಭಾ3 ಧಾನ ಎಂದು ಕರೆಯಬಹುದು 
(ಸಸ್ಕಶಾ. ೪೩). [ಗರ್ಭ * ಕಟ್ಟು] 
ಗರ್ಭೆಕರಗು (ಕ್ರಿ). ಬಸಿರಿಳಿ; ಗರ್ಭಪಾತವಾಗು; ಮೈಯಿಳಿ: 
ಹಸುವಿಗೆ ಗರ್ಭಕರಗಿತು (ರೂಢಿ). 
[ಗರ್ಭ * ಕರಗು (ಆ ಕರಂಗು)] 
ಗರ್ಭಕೋಶ (ನಾ). ಹೊಟ್ಟೆಯೊಳಗೆ ಭ್ರೂಣವಿರುವ ಚೀಲ; 
“ಹೊಟ್ಟಿ ಯೊಳಗೆ ಮಗು ಅಥವಾ ಗರ್ಭವಿರುವ ಚೀಲ ”(ಅನಂನಾ); 
ಗರ್ಭಕೋಶದಲ್ಲಿ ಆಗಾಗ ಒಂದು ರೀತಿಯ ನೋವು ಬರುತ್ತದೆ 
(ಕಾವೇರಿ. ೧೯೦). [ಗರ್ಭ + ಕೋಶ) 
ಗರ್ಭಗಳಿತೆ (ನಾ). (ಆಲಂ) ಥೈರ್ಯಗುಂದಿದವನು: ಸೇತುರಾಮನು 
ಗಾಬರಿಯಾದನು, ಅವಳ ಸಾಮಾನ್ಯ ಮೃತ್ಮುವಾಗಲಿ ಅಸಾಮಾನ್ಯ 
ಮೃತ್ಮುವಾಗಲಿ ತನ್ನ ಮನೆಯಲ್ಲಿಯೆ ನಡೆಯಬೇಕೆಂಬ ನಿರ್ಧಾರವನ್ನು 
ಕೇಳಿ ಗರ್ಭಗಳಿತನಂತೆ ನಿಸ್ತೇಜನಾದನು (ಜಯಂತ. ೩೯೧). 
[ಗರ್ಭ + ಗಳಿತ ( ಎ ಗಲಿತ)] 
ಗರ್ಭೆಗುಡಿ (ನಾ). ದೇವಾಲಯಗಳಲ್ಲಿ ಮೂಲ ವಿಗ್ರಹವನ್ನು 
ಪ್ರತಿಷ್ಠೆ ಮಾಡಿರುವ ಭಾಗ್ಯ --ಒಳಕಟ್ಟಡ, ಅಂತರ್ಮಂದಿರ : 
ಅಚಲಪ್ರತಿಮೆಗಳಿಗೆ *ಧ್ರುವಬೇರ* ಎಂದು ಹೆಸರುಂಟು. ಇವುಗಳನ್ನು 
ಶಿಲೆಯಿಂದ ಮಾಡುವರಲ್ಲದೆ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ 
ಮಾಡುವರು (ಭಾರದ. ೫೧೨); ದೇವಿಯ ಗರ್ಭಗುಡಿಯಲ್ಲಿ ಮೈಲಿಗೆ 
ಯಾಗದಾರದು ತಿಳಿಯಿತೇ (ರಂಗರೋ. ೬೦). [ಗರ್ಭ * ಗುಡ್ಮಿ] 
ಗರ್ಭಗೃಹ (ನಾ). ೧. ಒಳಗಣ ಕೋಣೆ; ಮಲಗುವ ಮನೆ: 
*ಅಪವರಕಂ ಗರ್ಭಗೃಹಂ-ಈ ೨ ಓವರಿ? (ಹಲಾಯು. ೪೯-೧೩೭) ; 
*ಓವರಿಯದುಪಗೃಹಂ ಗರ್ಧಗೃಹಮಕ್ಕು* (ಮಂಗಾ. ೫೮-೮) ; 
ಗರ್ಭ ಗೃಹಮನಭ್ಯುಕ್ಷಿತೋಜ್ವಲನಾಗಿ ಪೊಕ್ಕಾಗಳ್‌` (ಚಂದ್ರಪು. ೩-೯೭ವ). 
೨. = ಗರ್ಭಗುಡಿ : ತಲ್ಲಣಿಸುತಂ... ಗರ್ಭಗೃಹಮಂ ಮೆಲ್ಲಮೆಲ್ಲನೆ 
ಹೊಜನಡುಶ (ಬಸಪು. ೨೬-೨೭) ; ಶಾಂತಬೆ ಆಗ ದೇವಿಯ ಗರ್ಭಗೃಹ 
ದಲ್ಲಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನಾಸಕ್ತಳಾಗಿದ್ದಳು (ಸಾಂಶಲಾ. ೧೩). 
[ಗರ್ಭ + ಗೃಹ] 
ಗರ್ಭಚಿಹ್ನ.(ನಾ). ಆ ಗರ್ಭಟಿಹ್ನೈ: ಅಂತು ಗರ್ಭಚಿಹ್ನಂಗಳ್‌ ತೋಜಕೆ 
(ಆದಿಫು. 6-೩೨5) ; ಶಶಿಮುಖಿಗೆ ಗರ್ಭಚಿಹ್ನಂ ತೋಜಕಿದುದು (ನಂಬಿರ. 
೧-೯೮). [ಗರ್ಭ + ಚಿಹ್ನ] 
ಗರ್ಭಚಿಹ್ನೆ (ನಾ). ಗರ್ಭಧಾರಣೆಯಿಂದ ತೋರುವ ಶಾರೀರಿಕ 
ಬದಲಾವಣೆ, --ಲಕ್ಷಣ; ಬಸಿರಿನ ಲಕ್ಷಣ: ಗರ್ಭಚಿಹ್ನೆಯರಳ್ಳ 
ಈಕೆಯನ್ನು ನನ್ನ ಪತ್ನಿಯೆಂದು ಹೇಗೆತಾನೆ ಪರಿಗ್ರಹಿಸಲಿ (ಶಾಕುಂತ. 
೬೭). [ಗರ್ಭ * ಚಿಹ್ನೆ] 


ಗರ್ಭೆನಿಲ್ಲು 


ಗೆರ್ಧಚೀಲ (ನಾ). ಗರ್ಭಕೋಶ; “ಗರ್ಭಕೋಶದಲ್ಲಿನ ಹೊರ 

ಭಾಗದ ಚೀಲ? (ಅನಂನಾ). [ಗರ್ಭ + ಚೀಲ] 

ಗರ್ಭಚ್ಛೇದ (ನಾ). ೧. ಬಸಿರಿನಲ್ಲಿ ಬೆಳೆಯುತ್ತಿರುವ ಭ್ರೂಣವನ್ನು 
ಕತ್ತರಿಸುವುದು; ಮೈಯಿಳಿಸುವುದು; ಗರ್ಭಸ್ರಾವ ಮಾಡಿಸು 
ವುದು: ಈಗಿನ ನಮ್ಮ ಕಾನೂನಿನಂತೆ ಗರ್ಭಚ್ಛೇದವು ಅಸರಾಧವಲ್ಲ 
(ರೂಢಿ). ೨. “ಗರ್ಭವು ಕತ್ತರಿಸಿಹೋಗುವಿಕೆ, ಮೈ ಇಳಿಯು 
-ವುದು  (ಅನಂನಾ). [ಗರ್ಭ * ಛೇದ] 

ಗರ್ಭಜ (ನಾ). ಮಗ; ಪುತ್ರ: ಗರ್ಭಜನುಂ ಸರ್ವ ವಿಶುದ್ಧನುಂ 
.- ಅಪ್ಪ ಭವ್ಯಂಗೆ ತತ್ವೃಥಮೋಪಶಮ ಸಮೃಕ್ತ್ವಮಕ್ಕುಂ (ತತ್ತ್ವಪ್ರ 
೮೧) ; ತನ್ನ ಗರ್ಭಜನೊಡನೆಯುಣುವದಕಿನ್ನು ಮನಸೈರಿಸದು' (ಬಿಜ್ಜಪು, 

[ಸಂ.) 

ಗರ್ಭದೀಕ್ಷೆ (ನಾ). ೧. ಹೆಂಡತಿಯು ಗರ್ಭಿಣಿಯಾಗಿರುವಾಗ 
ಗಂಡನು ತಾಳುವ ದೀಕ್ಷೆ. ಐ ಕ್ಷೌರ ಮಾಡಿಸಿಕೊಳ್ಳದಿರುವುದೇ 
ಮೊದಲಾದುವು : ಆಚಾರ್ಯರು ಗರ್ಭದೀಕ್ಷೆ ತಾಳಿದ್ದಾರೆ, ಪೂರ್ವ 
ಪಂಕ್ತಿಗೆ ಕುಳಿತುಕೊಳ್ಳುವುದಿಲ್ಲ (ರೂಢಿ). ೨. [ವೀಶ್ಸೆ] ಮಗು 
ಗರ್ಭದಲ್ಲಿರುವಾಗಲೇ ಕೊಡುವ ಶಿವದೀಕ್ಷೆ. "ಗರ್ಭಲಿಂಗ' ಪರಾ. 

[ಗರ್ಭ ೪ ದೀಕ್ಷೆ) 

ಗರ್ಭದೋಹಳ (ನಾ). ಬಸಿರಿಯ ಬಯಕೆ; ಗರ್ಭಿಣಿಗೆ 
ಉಂಟಾಗುವ ಬಯಕೆ: ಅಂಶು ಗರ್ಭಡೋಹಳಂ'ನೆಗಟ್‌ (ಆದಿಪು. 
೮-೪೮ ವ); ಆಂತಾವಿರ್ಭೂತ ಗರ್ಭನಿರ್ಭರವಿಕಾಸೆಯುಂ ಸಫಳೀಕೃತ 
ಗರ್ಭದೋಹಳಪ್ರಕಾರೆಯುಮಾಗುತ್ತುಂ (ಪುಷ್ಪಪು. ೧೦-೧ ವ). 

[ಗರ್ಭ * ದೋಹಳ (= ದೋಹಲ)] 
ಗರ್ಭದ್ವಾರ (ನಾ). ಗರ್ಭಗುಡಿಯ ಬಾಗಿಲು; ಒಳಮನೆಯ 


ಬಾಗಿಲು ;:ಒಳೆಬಾಗಿಲು : ಎಲ್ಲ `ಗರ್ಭದ್ವಾರವನು ಮುಚ್ಚಲ್ಲಿ ಇಟ್ಟಿಹ 


0 


೭೧-೩೬). 


25 ಲಿಂಗವಾತೆರದೆಲ್ಲ ದೇವಾಲಯವು ಇಹವು (ಬಿಜ್ಜಪು. ೧೦೧-೪೮). 
[ಗರ್ಭ * ದ್ವಾರ) 

ಗರ್ಭಧಾರಣ (ನಾ). ಗರ್ಭವನ್ನು ಧರಿಸುವುದು; ಬಸಿರಾಗುವುದು : 
ಬೆದೆಯಕಾಲ. . . ಈ ವೇಳೆಯಲ್ಲಾದ ಹೆಣ್ಣುಗಂಡಿನ ಮಿಲನವು 
ಗರ್ಭಧಾರಣದಲ್ಲಿ ಪರಿಣಮಿಸುವದು (ಗೋಗ್ರಾಸ. ೨೩). [ಸಂ.7 

ಗರ್ಭನಾಶನ (ನಾ). ಗರ್ಭನಾಶವಾಗುವುದು : ಗರ್ಭನಾಶಕ್ಕೆ: 
ಸಣಬಿನ ಬೀಜವಂ ನೀರಲ್ಲಿ ಅರೆದು ಕುಡಿಯಲು ನಾಶ (ವಿವೈವಿ. ೧೦೯). 

[ಗರ್ಭ 4+ ನಾಶನ] 

ಗರ್ಭನಿರೋಧ (ನಾ). (ಕೃತ್ರಿಮೋಪಾಯಗಳಿಂದ) ಬಸಿರಾಗದಂತೆ 
ತಡೆಯುವುದು: *ಗರ್ಭನಿರೋಧಕಗಳನ್ನು ಉಪಯೋಗಿಸುವುದು; ' 
ಬಸಿರಾಗದಂತೆ ತಡೆಯುವುದು ; ಗರ್ಭನಿರೋಧ ₹ (Coutraception. 
ಇಂಕನಿ). [ಗರ್ಭ * ನಿರೋಧ) 

ಗರ್ಭನಿಕೋಧಕ (ಗು). ೧. ಗರ್ಭವಾಗದಂತೆ ತಡೆಯುವ ; 
ಬಸಿರಾಗದಂತೆ ಮಾಡುವ: ಮಿಕಸಂತಾನ ಯೋಜನೆಯಲ್ಲಿ 
ಅಪಾಯಕರವಲ್ಲದ ಕೆಲವು ಗರ್ಭನಿರೋಧಕ ಮಾರ್ಗಗಳಿವೆ (ರೂಢಿ). 
(ನಾ).' ೨. ಗರ್ಭವನ್ನು ತಡೆಯುವ ಸಾಧನ, --ಕೃತ್ರಿಮೋಪ 
ಕರಣ; ಬಸಿರಾಗದಂತೆ ಮಾಡುವ ಔಷಧಿ: “ಗರ್ಭನಿರೋಧಕ ; 
ಬಸಿರು ಕಡೆ ೫? (Contraceptive. ಇಂಕನಿ) ; ಪ್ರಜಾಸಂಖ್ಶೆಯು ಅಧಿಕ 
ವಾಗಿರುವ ನಮ್ಮ ಧಾಸ್ಟ್ರದಲ್ಲಿ ಈಗ ಗರ್ಭನಿರೋಧಕಗಳು ಅತ್ಮಾವಶ್ಯಕ 
ವಾಗಿವೆ (ರೂಢಿ). [ಗರ್ಭ + ನಿರೋಧಕ] 

ಗರ್ಭನಿಲ್ಲು (ಕ್ರಿ). = ಗರ್ಭಕಟ್ಟು : ಸೂತಕ ನಿಂತು ಗರ್ಭನಿಲ್ಲುವುದು 


(ವಿವೈವಿ. ೧೦೦). [ಗರ್ಭ + ನಿಬ್ಬು (ಆ ನಿಲ್‌,)) 


ಗರ್ಭನಿನಾಸ 


ಗರ್ಭೆನಿನಾಸೆ (ನಾ). - ಗರ್ಭಗೃಹೆ೧. (ಗರ್ಭ * ನಿವಾಸ] 


ಗರ್ಭಪತನ (ನಾ). ಗರ್ಭವು ಬೀಳುವುದು, --ನಷ್ಟವಾಗುವುದು ;' 
ಬಸಿರಿಳಿಯುವುದು; ಮೈಯಿಳಿಯುವುದು : ಜಲಜಾತಕಂದ , . ಭ್‌ 


ಮಲಯರುಹಂ ಎಂಬಿವಂ ತಂಡುಲಜಲದಿಂ ಕುಡಿಯೆ ಗರ್ಧಪತನಂ 
ಮಾಣ್ಗುಂ (ವಿವೈವಿ. ೧೬೬) ; ಗಾಬರಿಯಾಗಬೇಡಿ, ಗರ್ಭಪತನವಾಗುವ 
ಸೂಚನೆಗಳಿನೆ. (ವಂಶವೃ. ೨೯೦). [ಗರ್ಭ 4+ ಪತನ] 
ಗರ್ಭಪದಿ (ನಾ). “ಹೊಟ್ಟಿಯನ್ಲಿಯೇ ಕಾಲುಗಳನ್ನುಳ್ಳ, ಒಂದೇ 
ಕವಚದ ಮೈದುಶರೀರದ ಪ್ರಾಣಿ, (೧೩50607865) ಬಸೆವನ 
ಹುಳದ ಜಾತಿ” (ಕಸ್ತೂಕೋ. ೨೮೯). [ಸಂ. ಗರ್ಭಪದೀ) 
ಗರ್ಭಪರಿಕೋಧನೆ (ನಾ). ಗರ್ಭಶೋಧೆನೆ: ಮಾಳಿನಿ. . .ಕಾಂಚನ 
ಡೇವತೆಯೆಂಬೊರಂ ಜಿನೇಂದ್ರಾವಸಥೈಕಗರ್ಭಪರಿಶೋಧನೆಗಟ್ಟಿ ದನಿಂದ್ರ 
ನಟಕ್ತಿಯಿಂ (ಶಾಂತಿಪು. ೯-೧೭೬). [ಗರ್ಭ +೬ ಪರಿಶೋಧನೆ] 
ಗರ್ಭಪಾತ (ನಾ).- ಗರ್ಭಪತನ: ಗರ್ಭಿಣಿಯರು ಟೆನಿಸ್‌ ಆಡುವುದು, 
ಹೆಚ್ಚುಭಾರ ಎತ್ತಿ ಳಿಸುವುದನ್ನು ಮಾಡಬಾರದು. ಹೀಗೆ ಮಾಡಿದರೆ ದಣಿವು 
ಹೆಚ್ಚಾಗುವುದಲ್ಲದೆ, ಗರ್ಭ ಪಾತವಾಗುವುದೂ ಉಂಟು (ಗೃಹವಿ. ೯೯). 
[ಗರ್ಭ + ಪಾತ] 
ಗರ್ಭಪಿಂಡೆ (ನಾ). ಗರ್ಭಾಶಯದಲ್ಲಿರುವ, ಶುಕ್ರ ಶೋಣಿತಗಳ 
ಜೀವಾಣುಗಳಿಂದ ಬೆಳೆದ ಮಾಂಸದ ಮುದ್ದೆ; ಭ್ರೂಣ: 
ಅವರದು ಬರೀ ಗತಾನುಗತಿಕದ ಗೊರಟು. ನಮ್ಮದು ಇನ್ನೂ ರೂಪಕ್ಕೇ 
ಬಾರದೆ ಗರ್ಭಪಿಂಡ (ಕಾಳರಾ. ೧೧೮). [ಗರ್ಭ + ಪಂಡ] ' 
ಗರ್ಭಪಿಂಡಾಸನ (ನಾ). [ಯೋಗ] ದೈಹಿಕ ವ್ಯಾಯಾಮದ 
ಎಪ್ಪತ್ತೊಂಬತ್ತು ಆಸನಗಳಲ್ಲಿ ಒಂದು; ಗರ್ಭಾಶಯದಲ್ಲಿ 
ಭ್ರೂಣವು ಮಲಗಿರುವಂತೆ ದೇಹವನ್ನು ಮುದ್ದೆಯಾಗಿ ಅಳವಡಿಸಿ 
ಕೊಳ್ಳುವ ಒಂದು ಬಗೆಯ ಆಸನ: ಮುಖ್ಯವಾದ ಕೆಲವು 
ಆಸನಗಳು... ೧. ಉತ್ತಾನಾಸನ, ..೪೦. ಹಿಂಡಾಸನ. ೪೧: ಗರ್ಭ 
ನಿಂಡಾಸನೆ (ಭಾರದ. ೧೬೭). [ಗರ್ಭ ಓಂಡ + ಆಸನ) 
ಗರ್ಭಭರ (ನಾ). ಗರ್ಭದ ಭಾರ, ಹೊರೆ : ಲತಾಂಗಿ ಗರ್ಭಭರದಿಂ 
ಸುಟವಳ್‌ (ಪುಷ್ಪಪು. ೪-೧೯). [ಗರ್ಭ + ಭರ] 
ಗರ್ಭಭರಾಲಸೆ (ನಾ). ಬಸಿರಿನ ಹೊರೆಯಿಂದ ಆಲಸ್ಯವನ್ನು 
ಹೊಂದಿರುವನಳುು— ಲವಲವಿಕೆ ಇಲ್ಲದವಳು : ನುಡಿವಳು ಯತ್ನದೆ 
ನಡೆವಳು ಯತ್ನದೆ ಗರ್ಭಭರಾಲಸೆ (ಇಂಚಾಪ. ೧೬೮-೨೮). 
(ಸೆಂ. ಗರ್ಭಭರಾಲಸಾ (ಗರ್ಭಭರ * ಅಲಸಾ)] 
ಗರ್ಭಭಾರೆ (ನಾ). - ಗರ್ಭಭರೆ: ಕುಂಶಿಯ ಗರ್ಭಭಾರಮುಂ ತಾಪ 
ಸಾಶ್ರಮದನುರಾಗಮುಮೊಡನೊಡನೆ ಬಳೆಯೆ (ಪಂಪಭಾ, ೧-೧೨೦ವ). 
. [ಗರ್ಭ 4 ಭಾರ] 
ಗರ್ಭನೋಚನ (ನಾ). ಹೆರಿಗೆ; ಹಡೆಯುವುದು; ಪ್ರಸೂತಿ: (8). 
(ಸಂ. (ಗರ್ಭ * ಮೋಡನ)] 
ಗರ್ಭಲಿಂಗೆ (ನಾ). [ವೀಕೈ] ಬಸಿರಿನಲ್ಲಿಸುವ ಶಿಶುವಿಗೆ ಶಿವದೀಕ್ಷೆ 
ಯನ್ನು ಕೊಡುವುದಕ್ಕಾಗಿ ಗರ್ಭಿಣಿಗೆ ಕಟ್ಟುವ ಇಷ್ಟಲಿಂಗ : 
ಗುರುವಿನ ಹಸ್ತದಿಂದ ಕುಕ್ಷಿಗೆ ನಿಭೂತಿಯಂ ಧರಿಸಿ ಶೀರ್ಥಲಿಂಗವ 
ಮಾಡಿ ಆಕೆಯ ತೋಳಿಗೆ ಗರ್ಭಲಿಂಗವೆಂದು ಕಟ್ಟ ರಲು (ಭೈರಸೂ:೧೯೬). 
[ಗರ್ಭ + ಲಿಂಗ] 
ಗರ್ಭವತಿ (ನಾ). ಬಸಿರಾದ ಹೆಂಗಸು; ಗರ್ಭಿಣಿ: ತಾವು ಗರ್ಭವತಿಯ 
ರೆಂದು ತಿಳಿದ ಕೂಡಲೇ ಸ್ತ್ರೀಯರು ತಮ್ಮ ಆರೋಗ್ಯಪಾಲನೆಯ 
ವಿಚಾರವಾಗಿ ತುಂಬಾ ಗಮನ ಕೊಡಬೇಕು (ಗೃಹವಿ; ೯೭). 
(ಸಂ. ಗರ್ಭವತೀ) 


ವಳ 


ಗರ್ಭಷಸ್ಮಿ 


ಗೆರ್ಭವಾಸೆ (ನಾ). ೧. ಬಸಿರಿನಲ್ಲಿ, ಇರುವುದು, --ವಾಸಿಸುವುದು. 
೨. ಭ್ರೂಣದ ನೆಲೆ; ಗರ್ಭಾಶಯ: (8). ೩ - ಗರ್ಭಗುಡಿ: 
ಬಸವನಾ ಗುರುಗರ್ಭವಾಸವನೊಸಿದು ಫೊಕ್ಕಿರಿ (ಬಸಪು. ೬೧-೬೩). 
[ಗರ್ಭ + ವಾಸ] 
ಗರ್ಭವಿಕ್ಕು (ಕ್ರಿ): ೧. ಬಸಿರಿಳಿ; ಗರ್ಭಸ್ರಾವವನ್ನು ಹೊಂದು. 
೨.( ಆಲಂ) ಪೂರ್ತಿಯಾಗಿ ಅಳಿದುಹೋಗು ; ನಾಶವಾಗು : ರಥಕೆ 
ಮರಳಿದನಾತನೀತನ ವೃಥೆಯನೇನೆಂಬೆನು ಸುಯೋಧನ ರಥಿಗಳುಬ್ಬಟಿ 
ಗರ್ಭವಿಕ್ಕಿತು ನಿಮಿಷಮಾಶ್ರದಲಿ (ಕುವ್ಯಾಕ. ೧೨-೩೨): (ಗರ್ಭ + ಇಕ್ಕು] 
ಗರ್ಭವಿಜ್ಞ್ಞಾನ (ನಾ). ಗರ್ಭದ ವಿಷಯಕ್ಕೆ ಸಂಬಂಧಿಸಿದ ವಿಜ್ಞಾನ, 
— ಶಾಸ್ತ್ರ: * ಗರ್ಭವಿಣ್ಣಾನ, ಗರ್ಭಶಾಸ್ತ್ರ” 
ಪಾರಿನಿ. ೩೬). [ಗರ್ಭ ಇ ವಿಜ್ಞಾನ] 
ಗರ್ಭವಿಭ್ರಮ (ನಾ). ಗರ್ಭಧಾರಣೆಯಿಂದ ಸ್ತ್ರೀಯಲ್ಲಿ ಉಂಟಾ 
ಗುವ ಸೊಗಸು, ಬೆಡಗು : ಮನಕ್ಕೆಸೆದುದು . .. ನಾಡೆ ಭಾವಿಸೆ 
ಮದವನ್ಮರಾಳಮೃದುಯಾನೆಯ ನಿರ್ಭರಗರ್ಭವಿಭ್ರಮಂ (ಚಂದ್ರಘು. 
೩-೮೮). [ಗರ್ಭ + ವಿಭ್ರಮ] 
ಗರ್ಭವೇಷ್ಟನ (ನಾ). ಹೆರಿಗೆಯಲ್ಲಿ ಹೊರಕ್ಕೆ ದೂಡಲ್ಪಡುವ ರಕ್ತ, 
ನಾಳಗಳು ತುಂಬಿದ ಮಾಸು, --ಚೀಲ: ಈ ಕೊಗಾಣುಗಳು 
ಗರ್ಭವೇಷ್ಟನದ ಮೂಲಕ ತಾಯಿಯಿಂದ ಪಿಂಡಕ್ಕೆ ಬರುತ್ತವೆ 
(ಕೆಲರೋ. ೭೧). [ಗರ್ಭ + ವೇಷ್ಟನ] 
ಗರ್ಭವ್ಯೂಹ (ನಾ). ಸೈನ್ಯವ್ಯೂಹಗಳಲ್ಲಿ ಒಂದು ಬಗೆ: ಬಿಲ್ಲಾಳುಗಳ 
ಮಣಿಯಲಿ ವಾಜಿ ಗಜರಥನ ನಿಲಿಸಿ ಗರ್ಭವ್ಯೂಹವನು ಮಂಡಳಿಸಿದನು 
(ಕುವ್ಯಾಡ್ರೋ..೯-೨೧). "ಪದ್ಮವ್ಯೂಹ > ಪರಾ. [ಗರ್ಭ * ವ್ಯೂಹ] 
ಗರ್ಭಶಯನ (ನೌ). ಗರ್ಭಗತವಾದ ಶಿಶು ಮಲಗಿಕೊಳ್ಳುವ ಜಾಗ; 
ಗರ್ಭಾಶಯ: ಮತ್ತಮುತ್ತಮಭೋಗಭೂಮಿಯ ದಂಪತಿಗಳೆ 
ಶುಕ್ಲ ಶೋಣಿತಂಗಳೊಂದೊದಪಸೊಳೊಂದಿ ಗರ್ಭಕಯನದೊಳ್‌ ಪರ್ವಿ 
ನಿಲೆ ( ಶಾಂತಿಪು. ೬-೧೦೪ವ). [ಗರ್ಭ 4 ಶಯನ] 
ಗರ್ಭೆಶಾಸ್ತ್ರ (ನಾ). ಎ ಗರ್ಭವಿಜ್ಞಾನ : * ಗರ್ಭವಿಣ್ಣಾನ, ಗರ್ಭಶಾಸ್ತ್ರ” 
(Embryology. ಪಾರಿನಿ, ೩೬). [ಗರ್ಭ + ಶಾಸ್ತ್ರ) 
ಗರ್ಭಶೂಲೆ (ನಾ). ಹೆರಿಗೆಯ "ನೋವು, ಬೇನೆ: ಶಂಂಠಿ 
ಕೊತ್ತುಂಬರಿಗಳ ಕಷಾಯವನಂು . . .'ಸಳನನ ಮಾಡಲು ಸಕಲವಾದ 
ಗರ್ಭಶೂಲೆ ಶಮನನಹುದು (ವೈದ್ಯ ಸಾ. 1, ೪೫೨) ; ಎಲುವ ಸಂಧಿಯಂ 
ತಂದು ಕುಡಿಯೆ ಕೊಡಲು ಗರ್ಭಕೂಲೆ ಮಾಣ್ನುಂ (ವಿನ್ಮೈವಿ: ೧೫೧). 
[ಗರ್ಭ * ಶೂಲೆ] 
ಗರ್ಭಶೋಧನೆ (ನಾ). [ಜೈನ] ಅವತರಿಸಲಿರುವ ಜಿನನಿಗೆ ಕರ್ಮ 
ಮಲಗಳ ಲೇಪವು ಆಗದಿರುವುದಕ್ಕೋಸ್ಕರ ಇಂದ್ರನು ಕಳು 
ಹಸಿದ ದೇವವನಿತೆಯರು ಜಿನಮಾತೆಯ ಗರ್ಭವನ್ನು ಶುದ್ಧಿ 
ಗೊಳಿಸುವ ಕ್ರಿಯೆ : ಮುನವೊಲ್ಲಿಂದ್ರನಿನಾಸಸಂಧವಶುಚಿದ್ರುವ್ಯಂಗಳಿಂ 
ಗರ್ಭಶೋಧನಮಂ ದೇವಿಯರಿರ್ದು ಮಾಡೆ (ಆದಿಪು. ೭-೨೩); 
ಪತ್ನಿಯುದರೋತ್ಪತ್ತಿಯಂದವ ನೂಕ್ನದಿಂ ದಿನಿಜಾಂಬೆರಿಡುವನು ಗರ್ಭ 
ಶೋಧನೆಗೆ (ಬಿಜ್ಜು. ೮-೩೫). [ಗರ್ಭ + ಶೋಧನೆ] 
ಗರ್ಭಶ್ರೀಮಂತ (ನಾ). ಹುಟ್ಟಿನಿಂದಲೇ ಏಶ್ವರ್ಯವಂತ; 
ಆಗರ್ಭಶ್ರೀಮಂತ : (ಕ). [ಗರ್ಭ * ಶ್ರೀಮಂತ] 
ಗರ್ಭೆಷಷ್ಮಿ (ಗು). ಅರುವತ್ತು ದಿನಗಳಲ್ಲಿ ತೆನೆಬರುವ, ಹೊಡೆ 
ಯಾಗುವ : ಆ ಪ್ರಸ್ತಾವದೊಳ್‌ ಫಳಪಾಕವಿರಾಮಂಗಳಪ್ಪ ಗರ್ಭ 
ಷಸ್ಮಿವ್ರೀಹಿಯವ ಗೋಧೂಮಾದಿ ಮಹೌಷಧಂಗಳುಂ (ಆದಿಪು.೮-೬೧ವ). 
[ಗರ್ಭ * ನಹಿ) 


(Embryology. 


೧1-2-18 


ಗರ್ಭಸಂಸ್ಕಾರ (ನಾ). ೧. ಗರ್ಭದಲ್ಲಿರುವ ಶಿಶುವಿನ ಮೇಲ್ಮೈಗಾಗಿ 


ಗರ್ಭಸುಖಿ (ನಾ). 


ಗರ್ಭಸೂತ್ರ (ನಾ). [ಭೂಗೋಳ] ಭೂಮಿಯ “ಉತ್ತರದಿಂದ 


ಗರ್ಭಸ್ಸಲನ (ನಾ). - ಗರ್ಭಪತನ 


ಗರ್ಭಸ್ತಂಭನ (ನಾ). ಗರ್ಭಸ್ರಾ ವನಾಗದಂತೆ ಗರ್ಭವನ್ನು ತಡೆ 


ಗರ್ಭಸ್ಥ (ಗು). 


ಗರ್ಭಸ್ಥಿತ (ನಾ). ಬಸಿರಿನಿಂದ ಬಂದವನು; 


ಗರ್ಭಸ್ರಾವ (ನಾ). = 


ಗರ್ಭಸಂಧಿ 


ಉತ್ತಮಜೀವನು ಒಂದು ಭವನವನ್ನು ಕಳೆದು ಇನ್ನೊಂದು | 
ಭವವನ್ನು ಕೈಗೊಳ್ಳಲು ಮಾತೆಯ ಗರ್ಭದಲ್ಲಿ ಕಳೆದ ಕಾಲ: | 
ವಿಮೋಹಮಾರಾರ್ಗಿ ಭವಾಂಶರಾಗಮಡೊಳಾಗಳಿ ಪುಟ್ಟನೆ ಗರ್ಭಸಂಧಿ | 
ಯೊಳ್‌ (ಶಾಂತಿಪು. ೭-೧೫). ೨. [ಕಾವ್ಯಮಾ) ನಾಟ್ಯಲಕ್ಷಣದಲ್ಲಿ | 5 
ಹೇಳಿರುವ ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ ಮತ್ತು 
ಉಪಸಂಹೃತಿಗಳೆಂಬ ಪಂಚಸಂಧಿಗಳಲ್ಲಿ ಮೂರನೆಯದು; ಕಾರ್ಯ 
ಫಲವು ಕೈಗೂಡುವ ನಾಟಿಕದ ಭಾಗ: ಮೂರನೆಯ ಗರ್ಭಸಂಧಿ 
ಯಲ್ಲಿ ಕಾರ್ಯಫಲವುಕೈಗೂಡುವ ಸೂಚನೆ ತೋರುತ್ತದೆ (ಕೈಸಿಡಿ. ೨೦೮). 
"ಅವಮರ್ಶಸಂಧಿ' ಪರಾ. [ಗರ್ಭ * ಸಂಧಿ] 10 


ಗರ್ಭಿಣಿಗೆ ಮಾಡುವ ಒಂದು ಸಂಸ್ಕಾರ; ಪುಂಸವನ; ಸೀಮಂತ: 


ವೇದಮತದಿಂ ಗರ್ಭಸಂಸ್ಕಾರೆಂ ಮೊದಲೆನಿಪ್ಪ ಆದಿಕರ್ಮಂಗಳವು 
ಹದಿನಾಖಾದವು (ಬಸಪ. ೩-೫೨). ೨. ೬ ಗರ್ಭಾಧಾನ ೨: (3). 
[ಗರ್ಭ + ಸಂಸ್ಕಾರ] 15 


ಹುಟ್ಟಿನಿಂದಲೇ ಸುಖವಾಗಿರುವವನು; 
ಆಗರ್ಭಸುಖಿ: ಅತ್ಯಂತರುಚಿರಮಣಿಕುಟ್ಟಿ ಮಭೂಮಿಯನಲ್ಲದೆ ನೆಲನಂ 
ಮೆಟ್ಟಿಯಜಕಯನೇಂ ಗರ್ಭಸುಖಿಯೊ ತತ್ಸುಕುಮಾರಂ (ಸುಕುಮಾ. 
೧0-೧೦೨). [ಗರ್ಭ + ಸುಖಿ] 


೭ 


i 


0 
ದಕ್ಷಿಣಕ್ಕೆ ಇರುವುದೆಂದು ಭಾವಿಸಲಾದ ರೇಖೆ: ಆದರಿಂದ, ಬೇಕಾ 
ದಂಥ ಎರಡುಸ್ಥಳಗಳಲ್ಲಿ ಭೂಮಿಯ ವಕ್ರತ್ವವನ್ನು ಪರೀಕ್ಷಿಸಿದರೆ, ಅದರ 
ಗರ್ಭಸೂತ್ರವ್ಯು ಅಂದರೆ ಬುಡದಿಂದ ತಲೆಯವರೆಗೆ ಕಲ್ಪಿಸಲ್ಪಟ್ಟ 
ರೇಖೆಯು (ಮುಂಬಯಿ. -೬-೬೦). [ಗರ್ಭ + ಸೂತ್ರ] 

: ಆ ಗರ್ಭಸ್ಪಲನದ ಸಮಯೆಮೆ|ಂ25 
ಖತುಸಮಯಮಾಗೆ ಚತುರ್ಥದಿವಸ ಸಮನಂತರಂ ಮಜ್ಜನಂಬೊಕ್ಕು 
ಮಂಗಳಾಚಾರಮನಪ್ಪುಕೆಯ್ದು (ಜಗವಿ. ೨-೭೦ ವ). 

[ಗರ್ಭ +೬ ಸ್ನ ಕಲನ) 


ಹಿಡಿಯುವುದು ; ಗರ್ಭರಕ್ಷಣೆ : ಮಾವಿನಗೊಟ್ಟಿ, ಯಸಿ ಬಮಧುಕ . ,. |30 
ನೈದಿಲಗೆಡ್ಡೆ, ಕಡಲೆಯ ಹಿಟ್ಟನೊಳಗೆ ಕೊಳ್ಳೆ ಗರ್ಭಸ್ತಂಭನೆ( ಎನೆ ವಿ.) 
(ಗರ್ಭ “ಸ್ತ ಭನ] 
೧. ಬಸಿರಿನಲ್ಲಿರುವ ; ಗರ್ಭಗತ್ಫವಾದ. (ನಾ). 
೨. ಬಸಿರಿನಲ್ಲಿರುವವನು; ಗರ್ಭಗತನಾದ ವ್ಯಕ್ತಿ: ತತ್ಯಾಂತೆಗೆ 
ನೆಗಟ್ಟುವು ಗರ್ಭಸ್ಥನುತ್ಸಾಹಮಂ ತೋಳ್ವಲಮಂ ಸಾಮ್ರಾಜ್ಯಮಂ 35 
ಸೂಚಿಸುವವೊಲತಿಚೋದ್ಯಂಗಳೀ ದೌಹೃದಂಗಳ್‌ (ಆದಿಪು. ೮-೩೩); 
ಗರ್ಭಸ್ಥನಪ್ಪ ಶೌರಿಯ ನಿರ್ಭರಸರಸಪ್ರಕಾಶಮಾ ಜನನಿಯೊಳಾವಿರ್ಭ 
ವಿಸಿದುದೆನೆ ತನುಸಂದರ್ಭಿತಗೌರಿಮದಿನೆಸೆದುದಾ ದೇವಕಿಯಾ (ಜಗವಿ. 
೨-೮೯). ೩. ಓಳಗಿರುವುದು; ಅಂತರ್ಗತವಾದುದು. [ಸೆಂ.] 
(ಸಾಮಾನ್ಯ) 40 
ಮನುಷ್ಯ : ಅತೋದ್ಮದುದ್ಮೋಗಮ್ಮಿಲ್ಲದೆ ಜೈನಾಲಯಮಿಲ್ಲ ನೋಡದ 
ಆಕೊಳಂ ಗರ್ಭಸ್ಥಿತರ್‌' ಪುಟ್ಟಿಯುಂ (ಶಾಂತಿಪು. ೯-೧೩೩). [ಸಂ.] 
ಗರ್ಭಪತನ: ಗರ್ಭಸ್ರಾವದ ನೋವಿನಿಂದ 
ಸೋತು ಮಲಗಿದ್ದ ಕಕ್ಕಿಯನ್ನು ನೋಡಿದಾಗ ಯಶೋಔದೆಗೆ ತನ್ನ ಯಾವ 
ಕಪ್ಭವೂ ಕಸ್ಟನಲ್ಲಎಂದು ತೋರಿತು (ವಾತ್ಸಲ್ಯ. ೧೮೭). 45 
(ಗರ್ಭ + ಸ್ರಾವ] 


೨೪೪೩ 


ಗರ್ಭಾಶಯ 


ಗರ್ಭಸಂಧಿ (ನಾ). ೧. (ಜೈನ] ಮಾಕೆಯ ಗರ್ಭದ ಸಂಬಂಧ; | | ಗರ್ಭಸ್ರಾವಕ(ಗು). ಗರ್ಭಸ್ರಾವವನ್ನುಂಟುಮಾಡುವ : ಗರ್ಭಸ್ರಾವಕ 


(ಔಷಧ) (401000. ಇಂಕನಿ). [ಗರ್ಭ + ಸ್ರಾನಕ) 
ಗರ್ಭಾಂಕ (ನಾ). [ಕಾವ್ಯಮಾ] ಒಂದು ನಾಟಕದೊಳಗೆ ಬರುವ 

ಉಪಕಥೆಯನ್ನೊ ಳೆಗೊಂಡ ಅಂಕ; ನಾಟಕದ ಒಳಗಿನ ನಾಟಕ : 

ಉತ್ತರರಾಮಚರಿತದ ಏಳನೆಯ ಅಂಕದಲ್ಲಿ ಒಂದು ಗರ್ಭಾಂಕವಿಡೆ 


(ರೂಢಿ). [ಗರ್ಭ + ಅಂಕ್ಕ] 

ಗರ್ಭಾಂಗಣ (ನಾ). ದೇವಸ್ಥಾನದ ಒಳಗೆ ಗರ್ಭಗುಡಿಯ 
ಮುಂಭಾಗದ ಪ್ರದೇಶ, -ಒಳಹಜಾರ : ಗರ್ಭಾಂಗಣದಲ್ಲಿನ 
`ತೊಲೆಯ ಮೇಲೆ. 


.. ದೇವಿಯು ಬುಧಜನರಿಂದ ಸ್ತುತಿಸಿಕೊಳ್ಳುತ್ತಿರು 
ವಳು (ನಿಟ್ಟೂಶಾಂ. ೧೨). [ಗರ್ಭ * ಅಂಗಣ] 

ಗರ್ಭಾಗಾರ (ನಾ). ೧. ಒಳಮನೆ. ೨. ದೇವಸ್ಥಾನದ ಗರ್ಭಗೃಹ; 
ಗರ್ಭಗುಡಿ: (ಕಿ). [ಗರ್ಭ + ಅಗಾರ] 

ಗರ್ಭಾಡಳಿತ (ನಾ). ಒಳಾಡಳಿತ; ಒಳಗಿನ ಕಾರುಬಾರು: ಅರಿತು 
ಗರ್ಭಾಡಳಿತ ಬಹಿರಂತರಕೆ 'ಯರವಾದಣುಗನಿರಲ್‌ (ಬಿಜ್ಜಪು. ೧೦೦-೪೩). 

[ಗರ್ಭ * ಆಡಳಿತ] 

ಗರ್ಭಾಣು (ನಾ). ವೀರ್ಯ ; ರೇತಸ್ಸು; ಶುಕ್ಲ: ಪುರುಷನು ತನ್ನ 
ಶರೀರದಲ್ಲಿ ಬಂದು ಅಡೆಗಿರುವ ಇಂತಹ ಗರ್ಭಾಣುವನ್ನು ಸ್ತ್ರೀಯ 
ಶರೀರಕ್ಕೆ ವಹಿಸಿಕೊಡುವಿಕೆ ಯೆನ ಅದರ ಮೊದಲನೆಯ ಜನ್ಮ 
(ಜೀವಾಶ್ಮ, ೧೬೦). (ಗರ್ಭ + ಆಣ] 


ಗರ್ಭಾಧಾನ (ನಾ). ೧. (ಪುರುಷನು ಸ್ತ್ರೀಯಲ್ಲಿ) ಗರ್ಭವನ್ನು 


ಇಡುವುದು. ೨. ಸೋಡಶಸಂಸ್ಕಾರಗಳಲ್ಲೊಂದು; ನಿಷೇಕ; 
ಶೋಭನಪ್ರಸ್ತ: ಗರ್ಭಾಧಾನ... ಎಂಬುದು ಅನ್ವರ್ಥವಾದ ಕರ್ಮ. 


ಖಯತುಮತಿಯಾದ ಸ್ತ್ರೀಗೆ ಪತಿಯು ಮಾಡುವ ಸಂಸ್ಕಾರವು (ಆರ್ಯಧ. 
೧೨೨), ಗರ್ಭಾಧಾನಾದಿ ಸಂಸ್ಕಾರಗಳಿಂದ ಗರ್ಭ ಮತ್ತು ಬೀಜ ಸಂಬಂಧ 
ವಾದ ದೋಷಗಳ ನಿವಾರಣವಾಗಿ ಜೀವನು ಪಾಪನಿಮುಕ್ತನಾಗುತ್ತಾನೆ 
(ಭಾರದ. ೫೪). [ಗರ್ಭ + ಆಧಾನ] 

ಗರ್ಭಾನ್ಹಯಕ್ರಿಯೆ (ನಾ). [ಜೈನ] ತೀರ್ಥಂಕರನು ಭೂಮಿಯಲ್ಲಿ 
ಅವತರಿಸುವುದರಿಂದ ಹಿಡಿದು ನಿರ್ವಾಣಪರ್ಯಂತವಾಗಿ 
ಮಾಡುವ ಐವತ್ತುಮೂರು ಕ್ರಿಯೆ, --ಕರ್ಮಾಚರಣೆ: 
ಅಯ್ವತ್ತುಮೂಜು ಗೆರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯ 
ಕ್ರಿಯೆಗಳುಂ (ಆದಿಪು. ೧೫-೧೫ ವ). 

[ಗರ್ಭ * ಅನ್ವಯ + ಕ್ರಿಯೆ] 

ಗರ್ಭಾವತರಣ (ನಾ). ೧. ಜೀವನು ಶಾಯಿಯ ಗರ್ಭಾಶಯದಲ್ಲಿ 
ಇಳಿಯುವುದು, --ಅವತರಿಸುವುದು. ೨. [ಜೈನ] ಪಂಚಕಲ್ಯಾಣ 
ಗಳಲ್ಲಿ ಒಂದು; ಜಿನಮಾತೆಯ ಗರ್ಭದಲ್ಲಿ ತೀರ್ಥಂಕರನ ಆಗಮನ: 
ಗಛಾ೯ಾವತರಣ ೦ ಆಸಾಢಬಹುಳಬಿದಿಗೆಯುತ್ತರಾಷಾಢಾನಕ್ಷತ್ರದ 
ಬೆಳಗಪ್ಪ ಜಾವದೊಳ್‌ ಗರ್ಭಕ್ಕೆ ನತರಿಸಲೊಡಂ (ಆದಿಪು. ೭-೩೨ ವ); 


ಅಂತು ಸಂತಕೋಲ್ಲಸಿತ. ಸ್ಲೇವತಾಂತಾಸಂತಾನಸಂಪಾದಿತೋತ್ಸ ವ 
ಸರಂಪರೆಗಳಿಂ ಪರಮನ ಚರಮಗರ್ಭಾವತರಣಮನಜಂದು (ಚಂದ್ರಪು. 
೧೧-೧೪೯ ವ). [ಗರ್ಭ + ಅವತರಣ] 


ಗರ್ಭಾವತಾರ (ನಾ). - ಗರ್ಭಾವತರಣ ೨: ಆ ಎಡೆಗೆ ನಡೆತಂದು 
ನಿರ್ಜರರಾಯ ಪೂಜೆಯ ಗೈದು ಪೋಗುವ ನೀಯಕದಿ ಗರ್ಭಾವತಾರ 
ಜನ್ಮಾಭಿಷೇಕಗಳು (ಬಿಜ್ಜಪು. ೧೪-೬೧). 
[ಗರ್ಭ + ಅವತಾರ] 
ಗರ್ಭಾಶಯ (ನಾ). ಆ ಗರ್ಭಕೋಶ: “ಗರ್ಭಾಶಯ, ಜರಾಯು, 
ಉಲ, ಕಲಲ”? (ನಾಚಕಾ. ಕಿ). [ಗರ್ಭ 4 ಆಶಯ) 
154 


ಗರ್ಭಾಪ್ಟಕ 


ಗರ್ಭಾಷ್ಟಕ (ನಾ). ಇ ಗರ್ಭಾಷ್ಟಮ : ಜಗದೊಳಗೆ ಸರ್ವಜ್ಞವೃಷಭನ 
ಬಗೆಯೊಳೊಗೆದವನಾಗಿ ಸರ್ವಕಳೆಗಳು ಸಹಜವೆನಲೈ ಗರ್ಭಾಷ್ಟಕ 
ದೊಳಾ ಜನಕ ಮಗಸಿಗುಪನಯನವನೊಡರ್ಚಲ್‌ ಬಗೆದು(ಬಸಪು.೩-೪೩). 
[೫ "ಗರ್ಭಾಷ್ಟಮ' ಎಂಬರ್ಥದಲ್ಲಿ ಉಪಯೋಗಿಸಿರುವ ಪದ] 
[ಗರ್ಭ *' ಅಷ್ಟಕ] 
ಗರ್ಭಾಷ್ಟಮ (ನಾ). ಗರ್ಭಧಾರಣೆಯಾದ ಕಾಲದಿಂದ ಹಿಡಿದು 
ಎಂಟನೆಯ ವರ್ಷ: ಅತನಿಗೆ ಗರ್ಭಾಪ್ಟಮದಲ್ಲಿ ಉಪನಯನ 
ವಾಗಿಯೇ ಅತನು ತನ್ನ ೧೬ನೆಯ ವಯಸ್ಸಿನಲ್ಲಿ ಬಾಗೇವಾಡಿಯನ್ನು 
ಬಿಟ್ಟುಹೋಗಿರಬೇಕು (ಮೂರುಉ. ಆ೮) ; ಆಗಿನ್ನೂ ಗಣಪತಿಗೆ ೧೧ 
ವರುಷ. ಗರ್ಭಾಸ್ಟಮಕ್ಕೇ ಉಪನಯನ ಮಾಡಿದ್ದರು (ಹೊಸಕ್ಷಿ. ೨೭). 
[ಗರ್ಭ + ಅಷ್ಟಮ] 
ಗರ್ಭಿಣಿ (ನಾ). ಎ ಗರ್ಭವತಿ: “ವರಧುರ್ಯೆ ಸತ್ವೆಯಂತರ್ವಶ್ನಿ 
ಗುರಿಯೆಂದರೆ ಗರ್ಭಿಣಿಯೆನಿಕ್ಕು” (ಮಂಗರಾ. ೯೧-೭); ಲಕ್ಷ್ಮಿಯ 
ಬೇರಂ ನಸ್ಕಮೆಜಕಿಗೆ ಗರ್ಭಿಣಿಯಕ್ಳುಂ (ಲೋಕೋಪ. ೯-೧೭೭); 
ಗರ್ಭದ ಪೆಣ್ಣೂಸಿಂಗೆಂ ಗರ್ಭಿಣಿಗಂ ಬಾಧೆ ಪಂಗೆ (ಪಂರಾಮಾ. ೪-೧೫); 
ಗರ್ಭಿಣಿಯಾದಳಾಕೆಯಮೋಘವೀರ್ಯದಲ್ಲಿ (ಸಂಧಪ. ೧೩-೬೪); 
ಅದಜಣಕಿನೀ€ ರವಿವಂಶಲಕ್ಷ್ಮೀಸುದತಿ ಗರ್ಭಿಣಿಯಾಗದಿರಳೆಂಬುದು 
ಪುೋಾತನಮುನಿಸುಭಾಷಿತವು (ತೊರರಾ. ೧-೫-೮); ಆಗ ಪಟ್ಟದ 
ರಾಣಿಯೊಬ್ಬಳು ಗರ್ಭಿಣಿಯಾಗಿದ್ದಳು(ಭಾರದ.೪೫೦). [ಸೆಂ. ಗರ್ಭಿಣೀ) 
ಗರ್ಭಿಣಿಹೆನ್ನೆತ್ತರು (ನಾ). ಗರ್ಭಿಣಿಯರ ಒಂದು ರೋಗ : ನೆಲ್ಲಿ 
ಚಟ್ಟು . ** ಈ ಬೀಜವಂ ಅಕ್ಕಿಗಚ್ಚಿನಲ್ಲಿ ಅರೆದು ಕುಡಿಯೆ ಗರ್ಭಿಣಿ 
ಹೆನ್ನೆತ್ತರು ಮಾಣ್ಗುಂ (ಎವೈವ. ೫). "ಹೆನ್ನೈತ್ತರು' ಪರಾ. 
[ಗರ್ಭಿಣಿ * ಹೆನ್ನೆತ್ತರು) 
ಗರ್ಭಿತ (ಗು). ೧. ಬಸಿರಾದ. ೨. ಹುದುಗಿರುವ; ಓಳಗೊಂಡ : 
ತದ್ಭೂಮಿಗರ್ಭಿತದ ಶ್ರೀಕರಾಲಯವಿದು (ತೊ ರೆ ರಾ. ೧-೧೬-೨೮). 
"ಅರ್ಥಗರ್ಭಿತ? ಪರಾ. [ಸಂ.] 
ಗರ್ಭೀಕರಿಸು (ಕ್ರಿ). ಒಳಗೊಳ್ಳು; ಅಡಗಿಸಿಕೊಳ್ಳು: ಇಂತೀ 
ಸ್ಥಲಂಗಳೆ ಗರ್ಭಿಕರಿಸಿ ಆಜುಸ್ಮಲವನಲ್ಲಿನ್ನದೆ ಮೂಲುಸ್ಥಲವಿಲ್ಲೆನ್ನದೆ 
ಬೇಜಕೊಂದು ಸ್ಥಲಉಂಟಿಂದು ಊರೆಲ್ಲಳ್ಳೆ ದೂಜದೆ (ನೋಳಿಮಾ. 
೧೩೮-೫೩೨) ; ಸೇವಕೆಸಕಲನೃಪಾನೀಕಮಂ ಕೂಡೆ ಗರ್ಭೀಕರಿಸಿರ್ದ 
. * -ಆಸ್ಥಾನಗೇಹಂ (ಡಂದ್ರಪು. ೫-೩) ; ವಂದಿಧ್ವನಿಯ ಗರ್ಭಿಕರಿಸಿ 
ಹೆಚ್ಚಿತು ಜಯಜಯಧ್ವನಿ (ಕುವ್ಮಾಕ. ೭-೧೪) ; ಜೊತೆಗೆ ಪ್ರಪಂಚದ 
ಅನೇಕ ಮಹಾಸಾಹಿತ್ಮವಾಹಿನಿಗಳನ್ನು ಗರ್ಭೀಕರಿಸಿಕೊಂಡಿರುವ 
ಸಾಗರೋಪಮವಾದ ಶಕ್ತಿ ಭಾಷೆ (ಸಾಹಿಪ್ರ. ೫11, ಪ್ರಸ್ತಾವನೆ). 
[ಗರ್ಭೀಕರಣ 4+ -ಇಸ್ಯು) 
ಗರ್ಭೀಕೃತ (ಗು). ಹುದುಗಿಸಲ್ಪಟ್ಟಿ; ಒಳಗೆ ಸೇರಿಸಿದ: ಕದಂಬ 
ಕುಸುಮಗರ್ಭೀಕೃತಕಬರೀಭರಸಂಯುತಶಿಕೋಭಾಗಮಂ ಬಾಸಣಿಸಿದ 
ನನೆಯ ಸೂಸಕದ ಕೊನೆಗಳಲುಗೆ (ಗಿರಿಕ. ೫-೭೬ ವ). [ಸಂ.] 
ಗರ್ಭೇಶ್ವರ (ನಾ). ಜ ಗರ್ಭಶ್ರೀಮಂತ: ಮತ್ತೊಂದೆಡೆಯೊಳೊರ್ವಂ 
ಗರ್ಳೀಶ್ವರಂ ತನ್ನ ಹೃದಯೇಶ್ವರಿಯನಗಲ್ಲು ಬಂದು ಪೆಜರಾರುಮಂ 
ಮೆಚ್ಚದಾಕೆಯಂ ನೆನೆದು (ಪಂಪಭಾ. ೪-೧೦೪ ವ). [ಗರ್ಭ + ಈಶ್ವರ] 
ಗರ್ಭೆಶ್ವರಿ (ನಾ). ಹುಟ್ಟಿನಿಂದಲೇ ಶ್ರೀಮಂತಳಾದವಳು ; ಆಗರ್ಭ 
ಶ್ರೀಮಂತಳು : ಅಂತಾ ಗರ್ಭೇಶ್ವರಿಯರ್‌ ಮನಸ್ಸರೋವರದೊಳ್‌ 
ತಮ್ಮ ಪಾದಪದ್ಮಂಗಳಂ ನೆಲೆಗೊಳಿಸಿಯುಂ (ಆದಿಪು. ೮-೨೪ ವ); 
ಆ ಮನೋಜವಿಜಯಲಕ್ಷಿ ಎಯಲ್ಲದೆಯುಂ ಗರ್ಭೇಶ್ವರಿ ಮತ್ತೊರ್ವಳೆಯ್ದೆ 
ನರ್ಪಾಗಳ್‌ (ಡಂದ್ರಫ. ೧೦-೪ ವ). (ಸಂ. ಗರ್ಭೆಶ್ಯರೀ) 


೨೪೪೪ 


ತ 


0 


95 


45 


ಗರ್ವಹೀನ 


ಗರ್ಮಿ "ಗರಮಾ ನೋ. 

ಗರ್ವ (ನಾ). ೧. ಜಂಭ; ಹೆಮ್ಮೆ; ಸೊಕ್ಕು; ಅಹಂಕಾರ: 
*ಬಿಂಕಂ ಗಬ್ಬ ಪುಗ್ಗೆನಲ ಗರ್ವಮಕ್ಕುಂ? (ಕಬ್ಬ ಕೈ. ೫೬); 
*ಕಾಮಕರ ಗಬ್ಬ ಬಿಂಕಪನ್ನಮುರ್ಕೆನಲ್‌ ಗರ್ವವು * ( ಶಬ್ದಮಂ. ೩೯) ; 
ಕವಿವ್ಯಾಸನೆನೆಂಬ ಗರ್ವಮೆನಗಿಲ್ಲ (ಪಂಸಭಾ. ೧-೧೩); 
ಗರ್ವ [ಸಾಠಾಂ. -ಗಬ್ಬ, ಗರ್ಭ]ಮುಡಂಗಿ ಗರ್ಭದೊಳಗೊರ್ವನೆ 
ದುಃಖಮನುಂಡೆನಂತೆ ಬಂದೊರ್ವನೆ ತೊಟ್ಟಿಲೊಳ್‌ ಬಳೆದೆಂ (ಜೀವಸಂ. 
೪೪-೨); ವಿಂಧ್ಕಾದ್ರಿ... ಅಡ್ಡವಾಗಿರಲು ಸಚ್ಛರಿತನಾಗಿದ್ದಗಸ್ತ್ರ್ಯ್ಯನು 
ಹೆಚ್ಚು ತಾನೆಂದೆಂಬ ಗರ್ನವ ನುಚ್ಚುಮಾಡಿಯೆ ನೆಲದ ಸಮದಲಿ 
ಬೆಚ್ಚಿ ಬೆರಸಿದನು (ಅಮೃತ. ೨-೬೨). ೨. [ಕಾವ್ಯಮಾ] ಮೂವತ್ತು 
ಮೂರು ವ್ಯಭಿಚಾರಿಭಾವಗಳಲ್ಲಿ ಒಂದು : ಮತಿ ಲಜ್ಜೆ ಗರ್ವ... 
ಆಪಸ್ಮಾರಗಳಿಂಬ ಮೂವತ್ತುವರೂಜು ಸಂಚಾರಿಭಾನಂಗಳಿಂ ಪರಿಭಾವಿಸಿ 
(ವಿವೇಕ. ೨೨೭); ಸಂಚಾರಿಭಾವಗಳು ಮೂವತ್ತುಮೂರು :- ೧.ನಿರ್ವೇದ 
(ಬೇಸರ) . . . ೧೮. ಗರ್ವ... ೩೩. ವಿತರ್ಕ (ಕೈಪಿಡಿ. ೧೮೮). 
೩. [ಛಂದ] ಎರಡು ಗುರುಗಳಿಂದ ಕೂಡಿದ ನಾಲ್ಕು ಪಾದಗಳುಳ್ಳ 
ಅತ್ಯುಕ್ಕೆಯೆಂಬ ವರ್ಣಛಂದಸ್ಸಿನಲ್ಲಿ ಪ್ರತಿಪಾದದಲ್ಲೂ ಎರಡೆರಡು 
ಗುರುಗಳುಳ್ಳೆ ವೃತ್ತ: ಶರ್ವಂ ಗೀರ್ವಾಣೋರ್ವೀ' ಗರ್ವಂ 
(ಛಂದೋಂಬು. ೨-೫೫). ೪. [ತರ್ಕಶಾ] ಅಂತಃಕರಣದ ನಾಲ್ಕು 
ವೃತ್ತಿಗಳಲ್ಲಿ ಒಂದು: ವೃತ್ತಿಯು ಸಂಶಯ, ನಿಶ್ಚಯ, ಗರ್ವ ಮತ್ತು 
ಸ್ಮರಣ ಎಂದು ನಾಲ್ಕು ವಿಧ. ಇವುಗಳಿಗೆ ಅನುಸಾರವಾಗಿ ಒಂದೇ 
ಅಂತಃಕರಣವು ಕ್ರಮವಾಗಿ ಮನಸ್ಸು, ಬುದ್ಧಿ, ಆಹಂಕಾರ ಮತ್ತು 
ಚಿತ್ತ ಎಂಬ ನಾಲ್ಕು ಹೆಸರುಗಳನ್ನುಳ್ಳುದು (ಭಾತತ್ತ್ವ. ೫೮೮). [ಸಂ.] 

ಗರ್ವಪಡು (ಕ್ರಿ). ಣ ಗರ್ವಿಸು: ತಾನೊಬ್ಬನೇ `ವಿದ್ಕಾವಂತನೆಂದು 
ಗರ್ವಪಡುತ್ತಾನೆ । ರೂಢಿ). [ಗರ್ವ + ಪಡ್ಕು] 

ಗರ್ವಭಂಗ (ನಾ). ಗರ್ವದ ನಾಶ; ಅಹಂಕಾರದ ನಿಗ್ರಹ; ಸೊ. 
ಮುರಿಯುವುದು: ಈ ದಿನ ಗರುಡಗರ್ವಭಂಗವೆಂಬ ಹರಿಕಥೆ ಇದೆ 
(ರೂಢಿ). [ಗರ್ವ * ಭಂಗ] 

ಗರ್ವವಿನಾಶಿ (ಗು). ಹಮ್ಮನ್ನು ಅಡಗಿಸತಕ್ಕ; ಅಹಂಕಾರವನ್ನು 
ಭಂಗಪಡಿಸುವ : ಧನು ವರೂಥದ ಹಾನಿ ಗುರುನಂದನನ ಗರ್ವ 
ವಿನಾಶಿಯೇ ಫಡ ಎನುತ ಪಾರ್ಥನ ತಜುಬಿ ನಿಂದನು ಸೆಳೆದಡಾಯುಧದಿ 
(ಕುವ್ಯಾಕ. ೧೪-೨೧). (ಗರ್ವ + ವಿನಾಶ] 

ಗರ್ವವಿಭ್ರಮ (ನಾ). ಗರ್ವದಿಂದ ಉಂಟಾಗುವ ಬಿಂಕ 
—ಶೀವಿ: ರುಳಪಿಸುವ ಕೈದುಗಳೋಳಿ ಹೊಳೆದುದು `ಸೆಳೆದುದೀತನ 
ಗರ್ವವಿಭ್ರಮವ (ಕುವ್ಯಾಕ. ೧೯-೬). [ಗರ್ವ + ವಿಭ್ರವಂ] 

ಗರ್ವವ್ಯ್ಕಾಲೆ (ನಾ). ಅಹಂಕಾರದಿಂದ ಸೊಕ್ಳಿದವಳು ; ಮಿತಿಮಾರಿ 
ಮದಿಸಿದವಳು : ಅಂತು ಬಂದ ಬಸಂತದೊಳ್‌ ಮಾದ್ರಿ ತಾಂ ಗರ್ವ 
ವ್ಯಾಲೆಯುಂ ಕ್ರೀಡಾನುಶೇಲೆಯುವುಪ್ಪು ದಜಕಿಂ (ಪಂಪಭಾ. ೨-೧೫ ವ). 

(ಸಂ. (ಗರ್ವ ವ್ಯಾಲ-)) 

ಗರ್ವವ್ಯಾಳಿ (ನಾ). ೧. “ಮದಿಸಿದ ದುಷ್ಟಗಜ” ( ಪಂಪಭಾ. ಕೋಶ). 
೨. "ಗರ್ವದಿಂದ ಕೂಡಿದ ದು 6 ( ಪಂಪಭಾ. ಕೋಶ). 
೧, ೨: ಎಂತಪ್ಪ ಗರ್ವವ್ಯಾಳಿಯುಮನತಿವರ್ತಿ ಗಳುಮನಾರೂಢದೊಳ್‌ 
ತನಗಳವಡುವುದಟ್‌ಂದಾರೂಢಸರ್ವಜ್ಞನುಂ (ಪಂಪಭಾ. ೧೪-೩೭ ವ). 

[ಗರ್ವ * ವ್ಯಾಳಿ] 

ಗರ್ವಹೀನ (ನಾ). ಗರ್ವವನ್ನು ಬಿಟ್ಟವನು; ಜಂಭವಿಲ್ಲದವನು ; 

ವಿನಯವಂತ ; *ಸೋರ್‌ - ಗಲನೇ, ಗರ್ವಹೀನೇ ಚ (ಶಮಧಾ). 
[ಗರ್ವ + ಹೀನ] 


ಗರ್ವಾಂಧ 


ಗರ್ವಾಂಧ (ನಾ). ಗರ್ವದಿಂದ ಕುರುಡಾದವನು; ಅಹಂಕಾರದಿಂದ 
ಅಂಧನಾದವನು; ವಿವೇಚನೆ ಇಲ್ಲದವನು; ಆ' ಮಹೇಂದ್ರಂ 
ಗರ್ವಾಂಧಂ ಸಿಂಧುರೆಸ್ಕಂಧದಿನಿಟ್‌ದು ಸಕೌಕ್ಷೇಯಕೆಂ ಬರ್ಪುದಂ ಕಂಡು 
(ಡಂದ್ರಫು. ೫-೧೧೨) ; ಬುಧನು ಸುಲೀನನು ಗರ್ವಾಂಧನಾಗನು 
(ಇಂಚಾಪೆ. ೧೪೫-೧೪). (ಗರ್ವ + ಅಂಧ) 
ಗರ್ನಿ (ನಾ). ಗರ್ವವುಳ್ಳವನು ; ಜಂಭಗಾರ; ಅಹಂಕಾರಿ: 
ಸರ್ವಜ್ಞನಜಕಿದಿಹನು ಸರ್ವರನು ಅಜಕಿದಿಹನು ಸರ್ವಜ್ಞನಅಕಿಯ 
ದಿರುತಿಹನು ಉರ್ನಿಯೊಳು ಗರ್ನಿ ತಾನಕ್ಕು (ಸರ್ವಜ್ಞ. ೨೬). 
[ಸಂ. ಗೆರ್ನಿನ್‌] 
ಗರ್ನಿಕೆ (ನಾ). ಜಂಭ; ಸೊಕ್ಕು : ಬಲರಾಮ ನನ್ನೊಳು ಸಮರಕ್ಕೆ ಸೆಣಸಿ 
ದುರ್ಬಲರಾಮನಾಗಿ ಹೋಗೆನುತೆ ಬಲಭದ್ರ ಗಜಮುಖ ತಟದ ಕೂರ್ಗಣೆ 
ಗಳ ಬಲರಾಮನತುಳ ಗರ್ನಿಕೆಯ (ಮೋಹತ. ೩೮-೫೧). 
[ಗರ್ವ + -ಇಕೆ] 
ಗರ್ನಿಗೆ (ನಾ). ಇ ಗರ್ವಿ: ಗರ್ವಿಗನ ಸಂಧಾನಕ್ಕೆ ಹೋಗಿ ಭಂಡಹರೆ 
(ಧರಡ. ೪೯-೬೬). [ಗರ್ವ * -ಇಗ] 
ಗರ್ವಿತ (ಗು). ಗರ್ವದಿಂದ ಕೂಡಿರುವ; ಕೊಬ್ಬಿದ; ಅಹಂಕಾರಿ 
ಯಾದ: ಗರ್ವಿತ ನೃಪಾಲಕಾಧಮದುರ್ವಿಳಸನಜನಿತಭೂರಿಭಾರ 
ದೊಳೆನಸುಂ ನಿರ್ವಿಣ್ಮೆಯಾಗಿ ಭೂವಧು , . . ವಿರಂಚಿಸಭೆಯಂ 
ಪೊಕ್ಕಳ್‌ (ಜಗವಿ. ೧-೨೭) ; ಪ್ರತಿಯಿಡಲು ಬಾರದ ಮಹಾಗರ್ವಿತ 
ಹೃದಯನಂ ಕಪಟಿನಂ ದುಃಕೃತನನನೃತನನಿನ್ನು ಸೈರಿಸಿ ತಪ್ಪುಗಳನೆನ್ನ 
(ಬಸಪು. ೨೩-೪೦). [ಸಂ.] 
ಗರ್ನಿಷ್ಠ (ನಾ). ಐ ಗರ್ವಿ: ಅವನು ಗರ್ವಿಷ್ಮ (ರೂಢಿ). [ಸೆಂ.] 
ಗರ್ನಿಸು (ಕ್ರಿ). ಹೆಮ್ಮೆಪಡು ; ಹಮ್ಮುಗೊಳ್ಳು ; ಅಹೆಂಕಾರಪಡು : 
ಸಾಪಕ್ನೀಕುಳದೊಳ* ಗರ್ವಿಸುವ ಶಬರಿಯಿರವತಿಚಿತ್ರಂ (ಗಿರಿಕ.೧-೧೧೯); 
ಆತನ ಸೂತ್ರದವರಾವು, ನೀಸಿಂತು ಗರ್ವಿಪರೆ (ಚೆಬಪು. ೧೮-೫). 
[ಗರ್ವ + -ಇಸ್ಕು] 


ಗರ್ವೀಕರಿಸು (ಕ್ರಿ). ಗರ್ವಹೊಂದು; ಅಹಂಕಾರಪಡು; ಗರ್ವಿಷ್ಠ. 


ನಾಗು : ಒಂದು ವರ್ಣವನಜುಹಿದನ ಗುರುಪೊಂದಪಾಯದಲುಳುಹಿದವ 
ಗುರು ಬಂದ ವಿಗ್ರಹದೊಳಗೆ ರಕ್ಷಿಸಿದಾತ ಪರನುಗುರು ಒಂದೆರಡು 
ಮೂಜಕಿಸಲೇ ತಾನೆಂದು ಗರ್ವೀಕರಿಸಿದವರುಗಳೊಂದುವರು ಚಾಂಡಾಲ 
ಯೋನಿಯೊಳರಸ ಕೇಳೆಂದ (ಕುವ್ಯಾಉ: ೩-೬). 
[ಗರ್ವೀಕರಣ + -ಇಸ್ಕು] 

ಗರು "ಗರುನ್ಮ? ನೋ. 

ಗರ್ವೋಕ್ತಿ (ನಾ). ಗರ್ವದ ಮಾತು; ಜಂಭದ ಮಾತು; 
ಅಹಂಕಾರದ ನುಡಿ: ಮುರಾರಿಯ ಸಿರಿವಚನಕೆ ಹಸಾದನೆಂದುಬ್ಬರದ 
ಗರ್ವೊಕ್ತಿಯಲಿ ಗರುವಿಕೆಗೆಡಿಸಿದನು ನೃಪನ (ಕುವ್ಶಾಕ, ೧೭-೨೩). 

[ಗರ್ವ + ಉತ್ತಿ] 

ಗರ್ವೋದ್ಧತ (ಗು). ಅಹೆಂಕಾರದಿಂದ ಉದ್ಭಟಿವಾದ ; ಹಮ್ಮಿನಿಂದ 

ಸೊಕ್ಳಿದ; ದರ್ಪದಿಂದ ಕೊಬ್ಬಿದ : ನುತಿಪೆಂ.:. ತತಗರ್ವೋದ್ಧತ 


ದುರ್ವಿದಗೃ ಜನತಾಹೃದ್ಧೀಮನಂ ಭೀಮನಂ (ರಾಜ ಶೆ. ೧-೧೮) ;, 


ಗರ್ವೋದ್ಧತ ಗರ್ಜತ್ಸಿಂಹಮಂ ಬೀಳೆನುತೊಗೆದದಟಿಂ ಖಡ್ಗದಿಂ 
ಪೊಯ್ದಂ (ಶಬಶಂ. ೩-೬೩). [ಗರ್ವ + ಉದ್ಮತ] 

ಗೆರ್ಹಕೆ (ನಾ). ಬಟ್ಟಲು ; ಪಾನಪಾತ್ರೆ : “ಗರ್ಹಕಃ, ಅನುತರ್ನಃ, 
ಚನಕಃ, ಸರಕಃ- ಈ ೪ ತಿಳಿವಟ್ಟಲ್‌* (ಹಲಾಯು. ೫೪-೧೭೨) ; 
5 ಅನುಕರಂ ಗರ್ಶ[ರ್ಹ)ಕಂ ಗುಂಡಿವಟ್ಟಿಲಕ್ಕುಂ? (ಮಂಗರಾ. 
೬೩-೨೫). [ಸಂ.) 


೨೪೪೫ 


33 


43 


ಗಲಂತಿಕೆ 


ಗರ್ಹಣ (ನಾ). ಬಯ್ಯುವಿಕೆ; ತೆಗಳಿಕೆ; ದೂಷಣೆ: ಪಾಸಣಕಿಯೊಳ್‌ 
ಕೂಸನಪ್ಪಳಿಸಿ ಬಾಲನಿಬರ್ಹಣ ಗೆರ್ಹಣಾತಿರೇಕದಿಂ ಗತಶ್ರೀಕನಾಗಿ 
ನಿಜರಾಜಮಂದಿರಮಂ ಪೊಕ್ಕಂ (ಜಗವಿ. ೨-೫೪ ವ). [ಸಂ.] 

ಗರ್ಹಣೀಯ (ಗು). ಬಯ್ಗುಳಿಗೆ ಅರ್ಹವಾದ; ನಿಂದಿಗೆ ತಕ್ಕ; 
ಕೀಳಾದ: ಅವನು ಸ್ವಜನದ್ರೋಹದಂತಹ ಗರ್ಹಣೀಯ ಕೆಲಸಕ್ಕೆ 
ಸಜ್ಜಾಗಿದ್ದನು (ಪರಮೇ. ೪೧) ; ಯಾರಾದರೂ : ಮದುವೆಯಾಗಲು 
ಇಚ್ಛಿಸಿದರೆ ಅದು ಸ್ಪೃಹಣೀಯವೇ ; ಗರ್ಹಣೀಯವಲ್ಲ (ಕರಡ. ೨೨೮). 

[ಸಂ.] 

ಗರ್ಹಿತ (ಗು). ಬಯ್ಗುಳಿಗೊಳಗಾದ ; ದೂಹಿಸಲ್ಪಟ್ಟ; ಕೀಳಾದ: 
ಲೋಕವಿರುದ್ಧಂ ತದ್ವ್ಯತಿರೇಕೋಶ್ತಿ ವಿವೇಕ ಲೋಕಗರ್ಹಿತಮಾರ್ಗಂ 
(ಕವಿರಾ. ೧-೧೦೮) ; ರೂಪಂ ಪದಪಿಂದಂ ಮಾಡಿಯುಂ ನೋಡಿಯುವು 
ಸದೃಕಡೊಳ್‌ ಗರ್ಹಿತ ಸ್ಪರ್ಶಸಂಭೋಗದೊಳಿಂತೀ ದುಪ್ಪಡಂಡಾಲರ 
ಕುಲದೊಳಗೇಗೆ “ನೀ ದುರ್ವಿವೇಕಂ (ಕಾದಂಪೂ. ೫೦). [ಸಂ.) 

ಗರ್ಹಿಸು (ಕ್ರಿ). 15 ; ನಿಂದಿಸು; ದೂಹಿಸು : ಕುಲಕನ್ನೆಯರ್ಗಿ 
ದನ್ನಯಮೆಂದು ಎ. ಹತ್ವಮೆ ಗರ್ಹಿಪಂತೆಯುುಂ (ಕಾದಂಉ. ೭೫). 

[ಗರ್ಹಣ 4 -ಇಸ್ಕು) 

ಗರ್ಜೆ (ನಾ). ಬಯ್ಯುವಿಕೆ; “ಹಟಾವು” (ನಾಚರಾ. ಕಿ). [ಸೇ. ಗರ್ಹಾ] 

ಗರ್ಹ್ಯ (ಗು). ೧. ಎ ಗರ್ಹಣೀಯ: ಕೇವಲ ಗರ್ಹ್ಮ ಹೋರೆಯನ್ನು 
ಕೂಡ ಅವಳೇ: ಮಾಡಬೇಕಾಗಿರುತ್ತದೆ (ದೇವಳ. ೧೦). (ನಾ). 
೨. ದೂಷಣೆಗೆ ಒಳಗಾದುದು ; ಕೀಳಾದುದು : *ನಿಃಷಮ ದುಷ್ಪನ 
ಗರ್ಹ ಎಂಬಿವು ಹಲಕಿವಿನೊಳ್‌ ಅಪ್ಪೆವು * (ನಾಚಿರಾ. ಕಿ); ಇಷ್ಟು 
ಮಾತ್ರಕ್ಕೆ ಯೋಗಶಾಸ್ತ್ರದ ಉಪದೇಶವಾಗಿದ್ದರೆ ಯೋಗವು ಅತಂತ 
ಗರ್ಹ್ಮವೇ ಸರಿ (ಕಭವಿ. ಬ, ೨೬). (ಸಂ. 

ಗರ್ಹ್ಯವಾದಿ (ನಾ). ತುಚ್ಛವಾಗಿ ಮಾತನಾಡುವವನು; ಹೀನವಾಗಿ 
ನುಡಿಯುವವನು ; ನಿಂದಕ: *ಹೊಲ್ಲಾಗಿ ನುಡಿವವಂ ಗರ್ಹ್ಯವಾದಿ 
ಯೆನಿಕು? (ಮಂಗರಾ. ೭೧-೧೯). [ಸೆಂ. ಗರ್ಹ್ಮವಾದಿನ್‌) 

ಗರ್ಹ್ಯಾಧೀನ (ನಾ).. ಬಯ್ಗುಳಿಗೆ ಒಳಗಾದವನು;' ನಿಂದಿಗೆ 
ಒಳಪಟ್ಟವನು ; “ಹಟಾಸಿಕೊಂಬವನು ” (ನಾಚಿರಾ. 8). 

[ಗರ್ಹ್ಮೃ + ಅಧೀನ) 

ಗೆಲ, ಗಳ (ನಾ). ಕೊರಳು ; ಕುತ್ತಿಗೆ; ಕಂಠ. "ಗೆಲಗ್ರಾಹಿತ್ವ' 
ಪರಾ. ಗಳ್ಳೆ: “ಗ್ರೀವಾ; ಧಮನೀಃ... ಗಳ ಕಂಠ --ಈ ೭ 
ಕೊರಲ್‌'” (ಹಲಾಯು. 6೫-೩೬೨); ಗಳದ ಬಣಾಸೆಜ್ಜಿಯಲಿ ಲಿಂಗವು 
ನೆಲಸಿದುದು (ಬಸಪು. ೩೮ ಸೂಡನೆ) ; ಗಳದ ಸತ್ವವನಜಕಿಯದದ್ರಿಗೆ 
ತಲೆಯನೊಡ್ಡು ನರೇ (ಕುವ್ಯಾದ್ರೋ. ೨-೫೧); ತೆಗೆದುತ್ತರೀಯಮಂ 
ಮುರಿದು ಕುದುರೆಯ ಗಳಕೆ ಬಿಗಿದು (ಜೈಮಿಭಾ. ೨೦-೮). 

ಗಲಸ್ಕಕಂಠಸ್ಕ, ಗಳಸ್ಕಕಂಠಸ್ಯ - ೧. ಪರಸ್ಪರ ಕಂಠಾಲಿಂಗನ 

ಮಾಡಿಕೊಳ್ಳುವ ಗೆಳೆತನ; ಪರಮಸ್ನೇಹ: ಅವರಿಟ್ಟರಿಗೂ ಗಲಸ್ಕ 
'ಕಂಕೆಸ್ಕ (ರೂಢಿ). “೨. ಅತ್ಸಂತ ಗೆಳೆಯ; ಪರಮಸ್ಸೇಹಿತ: 
ಕಾಲೇಜನಲ್ಲಿ ಒಟ್ಟಿಗೆ ಓದುತ್ತಿದ್ದೆವು. ಗಳಸ್ಕಕಂಕಸ್ಕ , ಅದೆವು 
(ಮನೋ ನಂ. ೨೦೩); ಗೋವಿಂದಭಟ್ಟಾ- ನಾನು ಗಳಸ್ಕಕಂಠಸ್ಕ 
(ದೀಪಹ, ೫, ೪೫). [P ಇದು "ಗೆಳಶ್ಚಕಂಠಶ್ಚ' ಎಂಬುದರ 
ಅಸಾಧುರೂಪವಾದರೂ ಬಳಕೆಯಲ್ಲಿರುವ ಪದ] (ಸಂ.) 

`ಗಲಂತಿ (ನಾ).  ಗಲಂತಿಕೆ: (ಕಿ). [ಸಂ. ಗಲಂ3] 

ಗಲಂತಿಕೆ, ಗಳಂತಿಕೆ (ನಾ). ೧. ಹಿಡಿ ಮತ್ತು ಮೂತಿ ಇರುವ 
ಸಣ್ಣ ಹೂಜಿ; ನೀರು ತುಂಬುವ ಸಣ್ಣ ಪಾತ್ರೆ : “ವರ್ಥನೀ, ಗಲಂ 
(ಪಾಕಾಂ. ಳಂ]ತಿಕಾ -.ಈ ೨ ಗಣತಿಗೆ? (ಹ ಛಾ ಯು, ೫೩-೧೬೨). 


ಗಲಕಂಬಲ 


೨. ಶಿವಲಿಂಗಕ್ಕೆ ಅಭಿಷೇಕಮಾಡಲು ಉಪಯೋಗಿಸುವ, ತಳದಲ್ಲಿ 
ತೂತು ಕೊರೆದಿರುವ ನೀರಿನ ಪಾತ್ರೆ ಅಥವಾ ಧಾರಾಪಾತ್ರಿ ಮತ್ತು 
ಅದರಿಂದ ಮಾಡುವ ಅಭಿಷೇಕದ; ಸೇವೆ. ಗಳೆಂತಿಕೆ: ೧. ಮೇಲಿನ 
"ಹಲಾಯು' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಸಂ. ಗಲಂತಿಕಾ] 

ಗಲಕಂಬಲ, ಗಳಕಂಬಳ (ನಾ). ೧. ಹಸು ಮತ್ತು ಎತ್ತುಗಳ 
ಕೊರಳಲ್ಲಿ ಜೋತಾಡುತ್ತಿರುವ ತೊಗಲು ; ಗಂಗೆದೊಗಲು; 
ಸಾಸ್ನೆ: (8). ೨. ಕೊರಳಿಗೆ ಸುತ್ತುವ ಬಟ್ಟಿ : “ಗಲಕಂಬಲ. .. 
ಕೊರಳಿಗೆ ಸುತ್ತಿದ ಶಾಲು,ಬಟ್ಟೆ ಮೊದಲಾದುವು ಸ (ಕಸ್ತೂಕೋ. ೨೯೦). 
ಗಳಕಂಬಳೆ: ೧. *ಗಳಕಂಬಳಮಕ್ಕುಂ ಪೆಸರ್ಗೊಳಲ್ಕೆ ಸಾಸ್ನಾಖೈ? 
(ವಸ್ತುಕೋ. ೮೯-೪); ಚಳಗಳಕಂಬಳಂ ಚಳನಕಂಪಿತತುಂಗಕಕುದ್ಭರಂ 
(ಡಂದ್ರಫು. ೨-೨೮). [ಗಲ + ಕಂಬಲ) 

ಗೆಲಕು "ಗಲಗ್ಳು' ನೋ. 

ಗಲಕ್ಕು, ಗಲಗ್ಗು (ನಾ). ೧. ಲೇಖನಿಗಳನ್ನು ಮಾಡಲು 
ಉಪಯೋಗಿಸುವ ಒಂದು ಬಗೆಯ ಗಟ್ಟಿಯಾದ ನಾಳವುಳ್ಳ ಕಡ್ಡಿ 
ಮತ್ತು ಅದರ ಸಸ್ಯ; ಲಾಳ: (ಕಿ). ಗಲಗ: ೧. ಬಳಿಕ ಕಪಿಗಳು 
ಗಲಗಿನ ಒಂದು ತುದಿಯನ್ನು . ಸೀರಲ್ಲಿರಿಹಿ ಮತ್ತೊಂದು ತುದಿಯನ್ನು 
ಬಾಯಲ್ಲಿ ಹಿಡಿದು, ನೀರನ್ನು ಎಳೆದುಕೊಂಡು ಕುಡಿದವು (ಬುದ್ಧಜಾ, ೧೨). 
೨. ಲಾಳದ ಕಡ್ಡಿಯಿಂದ ಮಾಡಿದ ಲೇಖನಿ: ಪೆನ್ಸಿಲು, ಬಾಕು, 
ಗಲಗು ಅಲ್ಲದೆ ಬೆಂಕಿಪೆಟ್ಟಿಗೆಯ ಒಂದು ಕಡ್ಡಿಯೂ ಸಹ ನನಗೆ 
ನಡೆಯುತ್ತಿತ್ತು (ಸ್ಮೃಕಿಚಿ. ೧೫೭). [?) 

ಗೆಲಕುಹುಲ್ಲು, ಗಲುಕುಹುಲ್ಲು' (ನಾ). ಒಂದು ಬಗೆಯ ಹುಲ್ಲು: 
(ಕ). ಗೆಲುಕುಹುಲ್ಲು: ಅಲಗು, ಗಲುಕುಹುಲ್ಲು (ಮೈ ಔಗಿ. 
೬೭-೧೩೬೮), [ಗೆಲಕ್ಕು * ಹುಲ್ಲು (ಆ ಫುಲ್‌)] 

ಗಲಗಲ : (ನಾ). ಗದ್ದಲ ಕೋಲಾಹಲ ಮುಂತಾದುವನ್ನು 
ಸೂಚಿಸುವ ಒಂದು ಅನುಕರಣಧ್ವನಿ. "ಗಲಗಲನೆ? ಪರಾ. 

ಗಲಗಲನೆ, ಗಲುಗಲನೆ, ಗಲ್ಲಲನೆ (ಅ). ಗಲಗಲ ಎಂಬ ಶಬ್ದ 
ದೊಡನೆ: ಧರೆಯ ೦ ವಾರಾಸಿ(ಶಿ)ಪರ್ಯಂತಮನವಯವನದಿಂ 
ದುರ್ಶ್ವಿನೀತಾವನೀಪಾಳರೆ ಬೇರೆಂ ಕಿರ್ತ್ವು ನೀರೊಳ್‌ ಗಲಗಲನಲೆದೀ 
ಡಾಡಿ ಮುನ್ನಿಂತು ಚಕ್ರೇಶ್ವರರಾರ್‌ ನಿಷ್ಕಂಟಿಕಂ ಮಾಡಿದರೆನೆ 
(ಎಇ. ೫೪1, ೫೯-೩; 1081); ಗಲಗಲನೆ ತಾರಕಿಗಳುದುರಿದವು 
(ಸಾಳ್ವಭಾ. ೧೮-೬೯) ; ತನಗೊಡನೆಂಟುಕರ್ಮದ ಮಣ್ಣುದಿರ್ವುದು 
ಗಲಗಲನೆ (ಭರಡ. ೫೨-೧೧೯). ಗೆಲುಗಲನೆ: ಚೋಳನ ವೇರಂ 
ಕಿತ್ತು ನೀರೊಳ್ಳಲುಗಲಸ[ನಲೆಯಲ್ಪ್ಬಂದನಾ ಬಂದನಾ ಬಂದನೆ 
ತಾನೆಂಬಂತೆ ಬಂದಂ (ಸೌಇಇ. XX, ೪೯-೨೦ ; 1076). ಗಲ್ಲಲನೆ : 
ನೆಲಕೆ ನೆಗಬಕ್ತಿ ಗರ್ತಮನೆ ಮಾಟ್ರುದಜಕಿಂ ಬಿದಿ ಮಾಡನೇಕೆ ಗಲ್ಲಲ 
ನಹಿಮಸ್ತಕಕ್ಕೆ ಮಣಿಯಂ (ಲೀಲಾವ. ೧-೪೧); ನೆತ್ತಿಯೆಡೆಯ ಮಂತ್ತು 
ಗಳೆಶ್ತಂ ಗಲ್ಲ ಲನೆ ಸುರಿಯೆ (ಕಬ್ಬಿ ಕಾ. ೨೮೨) ; ಸುಮನಸ್ಸುಗಳ್ಳಿ | 
ಗಲ್ಲ ಲನಮಂಿಸಿ ಹಾಸಮನಶೇಸಜನಕಾಮೋದಂ ಸಮನಿಸೆ (ಚಿ ಕವಿ. 
೬-೧೦೫). [ಗಲಗಲ + -ಅನೆ,] 

ಗಲಗಲಿಸು (ಕ್ರಿ). ೧. ಗಲಗಲ ಎಂದು ಧ್ವನಿಮಾಡು; ಗದ್ದಲ 
ಮಾಡು; ಕೋಲಾಹಲಮಾಡು : ಉಲಿವ ಗೆಜ್ಜೆಯ ಕಾಲ ಕಡಗದ 


೨೪೪೬ 


| 


ಗಲಗಲಿಸು [ಪಾಕಾಂ. ಘಲಘಲಿಸು] ವಂದುಗೆಯ ರತುನದ ಲುಳಿಯ' 


(ಪ್ರಧುಲೀ. ೩-೨೫). ೨. 'ಧಗಧಗಿಸು; ಪ್ರಜ್ವಲಿಸು : ಗಲಗಲಿಪ ಕೆಂಡ 


ದೊಳ್‌ ಕೆಡೆದ ಮೂಸಕನಂಕೆ (ಪರಶು. ೩೫-೨೬). 
[ಗಲಗಲ -ಇಸ್ಯು] 


ಗಲನ 


ಗೆಲಗ್ಗು, ಗಲಕ್ಕು, ಗಲುಗು, ಗಲ್ಫು, ಗುಲುಗ್ಕು (ನಾ).೧. ಗಲಾಟಔ ; 
ಸದ್ದು; ಗದ್ದಲ: ಹಳಹಳಚನಾದುದಾಶಾವಲಯ ತೀಡಿದುದು ತೆಳು 
ಗಾಳಿ ತಂಪು ತಲೆದೋಜಕಿತ್ತಾ ಖಗಾವಳಿಯ ಗೂಡುಗಳಲ್ಲಿ ಗಲಗು 
ಓರಿದಾಯ್ತು (ಸಮ್ಮಳೌ, ೧೦-೩೮) ; ಬೇಟಿಗಾರರ ಗಲಗು ಕೇಳಿಸಲಾಗಿ 
ನಾನು ಭಯದಿಂದ ನಮ್ಮ ತಂದೆಯ ರೆಕ್ಕೆ ಯೊಳಗೆ ಹೊಕ್ಕು (ವಚಕಾ. ೩); 
ಕೋಳೀ ಕೂಗಿಲ್ಲ ಮಕ್ಕಳ ಗಲಗಿಲ್ಲ ne Re ೨. (ಗೆಜ್ಜೆ 
ಮೊದಲಾದುವುಗಳ) ಗಲಗಲ ಎಂಬ ಧ್ವನಿ: ಸೆಜ್ಜಿಯ ಗಾಡಿಗಳ 
ಎತ್ತಿನ ಗೆಜ್ಜೆಯ ಗಲಗು (ನಾಲ್ಯಮ. ೪೮), ಲಕ್ಕು ೨. ಗೆಜ್ಜೆಯ 
ಗಲಕು ಕೇಳಿಬಂದಿತು (ರೂಢಿ). ಗೆಲುಗು : ೧. ಗಲುಗಾಗೆ ದಮಯಂತಿ 
ಚಿಂತೆಯಿಂದಲಿಯೆದ್ದು ದಂತಿ ಬಳಿಗೋಗೆ (ಯನಳ. ೧೧೭); ನೀರಿನ 
ಗುಲುಗು ಬಹು ಗಲುಗು (ಜಾನಗೀ. ೭೫). ಗೆಲ್ಫು : ೨. ಕುಮಾರಕಂ 
» : ಅಮ್ಬುತಮತಿದೇನಿಯರಡಿದಾವರೆಗೆಜಗಲೊಡನೆ ಕಡಗಂ ಗಲ್ಕೈನೆ 
ತೋಳ್ಗಳಿಂ ನೆಗಪಿದಳ್‌ (ರಾಜಕೀ ೧೯-೩೫). ಗಲುಗ್ಗು : ೧. ಗುಡುಗಿ 
ನೊಳಗಣ ಗುಲುಗಡೆಗಿದ ಭೇದವ ಪೊಡನಿಯೊಳಗಣ ಅಂಬರೆದೆಂಗಣದೆ 
ಸಂಗವನಾರು ಬಲ್ಲರು (ಮೋಳಿಮಾ. ೧೩೧-೫೦೬). 
[4 ಮರಾ. ಗಲಕಾ, ಗಲಗಾ] 
ಗಲಗ್ಕು "ಗಲಕ್ಕು' ನೋ. 
ಗೆಲಗುವಡಿಸು (ಕ್ರಿ). ಗದ್ದಲವನ್ನುಂಟುಮಾಡು : ಪತಿಯ ಬುದ್ಧಿಗೆ 
ಮೋಸಬಂದೊಡಮದಣಜಕಿಂದ ಖತಿಗೊಂಡು ಗಲಗುವಡಿಸದೆ ಇತರರಜಕಿಯ 
ದಂತೇಕಾಂತದೊಳತಿಭಕ್ತಿಯಿಂದಜುಹುವುದು (ಹದಿಬ. ೩-೨೮). 
[ಗೆಲಗ್ಗು * ಪಡಿಸು] 
ಸಗು (ಕ್ರಿ). ಎ ಗಲಗುವಡಿಸು : ಗಲಗೆಸಗದೆ ಗಾಬರಿಗೊಳಿಸದೆ 
ಮಿಗೆ ಕಲಹವ ಗಂಟುವಡಿಸದೆ ಬಲಮೆಗೈಯದೆ ಬಾಲೆಯ ಬಣ್ಮವಾತಿ 
ನಿಂದೊಲಿಸಿಯೊತ್ತಿಗೆ, ಬರಿಸುವುದು ಸ್‌ ೬-೨೩), 
[ಗಲಗ್ಳು * ಎಸಗೂ,] 
ಗಲಗ್ರಾಹಿತ್ಸ, ಗಳಗ್ರಾಹಿತ್ವ (ನಾ). ೧. ಕುತ್ತಿಗೆ ಹಿಡಿಯುವಿಕೆ; 
ಕೊರಳನ್ನು ಸುತ್ತುವರಿಯುವಿಕೆ.. ೨. (ಆಲಂ) ಜನರನ್ನು 
ಇಕ್ಕಟ್ಟಿಗೆ. ಸಿಕ್ಕಿ ಲಾಭಗಳಿಸುವುದು, ಹಿಂಸೆಗೆ ಗುರಿಪಡಿಸು 
ವುದು. ೧, ೨: ಗಲ[ನಾಕಾಂ. ಳ)ಗ್ರಾಹಿತ್ವ ಮೇಕಾವಳಿಯೊಳ್‌ ಕಂಟಕ 
ವಕ್ರಿಮಂ ಬದರೆದೊಳ್‌ .. . ಮಹಾಮಾತ್ರವರ್ಶನಂ ಸೃಣಿಯೊಳಲ್ಲದಿಲ್ಲ 
ಮೆಲ್ಲಿಯುಂ Re ೩೨೯ ವ). 'ಗಳೆಗ್ರಾಹಿತೆ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಸಂ.] 
ಗಲಚಿ (ನಾ). ಗದ್ದಲ; ಕೂಗಾಟ: ಗಲಚಿ ತೊಡಗಿತು ಮಸಗಿ ಕೆಲರಿಗಂ 
. . ಕೆಲರು ಒರಗಿದರು ಕೆಲರೋಡಿದರು (ತುರಂಗ. ೮೮-೭). [೧ ಇದು 
"ಗಲಜಿ' ಎಂಬುದರ ಅಪಲಿಖಿತವಿರಬಹುದು) 
ಗೆಲತಿ (ನಾ). ತಪ್ಪು; ದೋಷ; ಸ್ಪಲನ: ಈ ಸಲದ ಓಟುದಾರರ 
ಪಟ್ಟಿಯಲ್ಲಿ ಬಹಳ ಗಲತಿಗಳಿವೆ (ರೂಢಿ). 
[+ ಅರ. ಘಲತ್‌; ಹಿಂ. ಮರಾ. ಗಲತ್‌] 
ಗೆಲತಿಗೆ "ಗಳಂತಿಗೈೆ' ನೋ. 
ಗಲಧಸಿ, ಗಳಧ್ವನಿ (ನಾ). ೧. ಕೊರಳಿನಿಂದ ಹೊರಬರುವ ಶಬ್ದ. 
ಗಳೆಧ್ವನಿ: ೨. ಸುರತಕಾಲದ ಕಂಠಥ್ವನಿ; ರತಕೂಜಿತ: 
5 ಮಣಿತವೆಂಬುದು ಗಳಧ್ವನಿ? (ಹಲಾಯು. ೯೩-೪೧೫). “ಗಳರವ? 
ಪರಾ. [ಗಲ * ಧ್ವನಿ) 
ಗಲನ (ನಾ). ೧. ತೊಟ್ಟಿಕ್ಳುವಿಕೆ; ಸೋರುವಿಕೆ. ೨. ಜಾರಿ 
ಬೀಳುವಿಕೆ ; ಜಾರುವಿಕೆ, (ಸಂ. 


15 


20 


| ಗಲಗೆ 


| 


35 


40 


45 


ಗೆಲಪಟ್ಟ 


ಗಲಪಟ್ಟಿ (ನಾ). ಕೊರಳುಪಟ್ಟಿ ; ಕಾಲರು ; ಕತ್ತುಪಟ್ಟಿ: ಗಲಪಟ್ಟ 
. ಹಿಡಿದು ತಳ್ಳಿದ (ರೂಢಿ). [ಗಲ + ಪಟ್ಟ] 
ಗಲಬರಿಳೆ (ನಾ). ಪಾತ್ರೆಯನ್ನು ತೊಳೆಯುವುದಕ್ಕಾಗಿ ನೀರಿನಲ್ಲಿ 
ಜಾಲಿಸುವುದು. "ಗಲಬರಿಸು? ಪರಾ. [ಗಲಬರಿಸು + -ಇಕೆ] 
ಗಲಬರಿಸು (ಕ್ರಿ). (ಪಾತ್ರೆ ಮುಂತಾದುವುಗಳನ್ನು) ನೀರುಹಾಕಿ| 5 
ಜಾಲಿಸು) --ಅಲುಬು, ತೊಳೆ: ಏಕಮನಸ್ಕನಾಗಿ ಸಾಲಿಗ್ರಾಮ 
ವನ್ನು ಗಲಬರಿಸುತ್ತೇನೆ (ನಡೆದಾ. 1, ೫೧೨) ; ಅವನು ಬರುವ ಹೊತ್ತಿಗೆ 
ನೀನು ಮೋಕೆ ಗಲಬರಿಸಿಕೊಂಡು ಬಟ್ಟಿ ಬದಲಾಯಿಸು (ಅಭಿಮಾ. ೭); 
ಪಾತ್ರೆಗಳನ್ನು ಹೇಗೆ ಗಲಬರಿಸಿದರೋ ತಿಳಿಯದು (ಬಾಡಿಬ. ೧೫) ; 
ಕೆಲಸವೆಲ್ಲಾ ಮುಗಿದ ಮೇಲೆ ಊದುಗೊಳವಿ ಗಲಬರಿಸೋಕೆ ಬಂದಳು 
(ಗಾದೆ). [? + -ಇಸ್ಕು] 
ಗಲಬಲಿ "ಗಲಿಬಿಲಿ' ನೋ. 
ಗಲಬಲಿಸು (ಕ್ರಿ). ಗಲಾಟಿಮಾಡು; ಗಲಭೆಮಾಡು : ಗಲಬಲಿಸದಿರಿ 
ವಿಘ್ನರಾಜನ ಕೆಲಸವಿದು (ಸಮುಮ. ೧೨). 
[ಗೆಲಬಲಿ (೮ ಗಲಿಬಿಲಿ) *- ಇಸ್ಕು] 
ಗಲಬಿಲಿ "ಗಲಿಬಿಲಿ? ನೋ. 
ಗಲಬು (ಕ್ರಿ). ಗಲಾಟಿಮಾಡು; ಗದ್ದಲಮಾಡು (2): ಕಾಮಿನಿಯ 
ಕಾಣದತಿಚಿಂತೆಯಂ£ಯಿಂ] ಬೊಂತೆಯಿಂದಾ ಮಾನಹಾನಿಗಳ್‌' ಹಲು 
ಬುತಂ ಗಲಬುತಂ ಯಿರಲು ಗೃಹಕ್ಕೆದೆ ಸತಿಯು (ಜಿನಮು. ೩೧-೧೭). [?] 
ಗಲಬೆ, ಗಲಭೆ (ನಾ). ಗದ್ದಲ; ಗೊಂದಲ; ಗಲಾಟಿ: ನಾವು ಕಪಿಗಳು 
ಗಲಬೆ[ನಾಕಾಂ. ಭೆ] ಗಂಜುನೆವು (ತೊರರಾ. ೬-೧೭-೪೧) ; ಎಲೆ ವನಚರ 
ಕೇಳಾಗದಿದುವೆ ಗಲಬೆಯೊಳುಸಿರಲ್‌ ಎಂದು (ದಿವ್ಯಚ. ೯-೪೮); ಇಂತಿದೇ 
ನನ್ನಯದ ಗಲಬೆ?(ರಾಮಾಶ್ವ.೨೬-೨೯); ಗಲಬೆಯ ಮಾಡುತಬ್ಬರಿಸುವಾ 
ಗುಲ್ಲ ಕಂಡು (ಗೊಲ್ಗೊಥಾ, ಆ-೨೨೦). ಗಲಭೆ : ಉಲುಹಿನ ನೆಲೆಯ 
ಕಡಿದು ಗಲಭೆಯ ಗ್ರಾಮವ ಬಿಟ್ಟು ನೆಲೆಯಾಗು ಮನದ ಕೊನೆಯಲ್ಲಿ 
(ಅಜರಿಮಾ, ೨೦೮) ; ಗಲಭೆ ಹೋ ನಿಲ್ಲು ಸಮ್ಮುಖವಾಗು .. . ಕುಳ್ಳಿರೆಂದು 
ಸುಳಿವ ಕಟ್ಟಗೆಕಾಜರು (ಭರ ಚ. ೧-೬೦) ; ತರಗತಿಯ ಬಾಲಕರು | | 
ಗಲಭೆ ಆರಂಭಿಸಿದ್ದರಿಂದ ಮೇರಿ ಕ್ಲಾಸಿಗೆ ಹೋದಳು (ಕಾವೇರಿ. ೯೦); | | 
ಹೇಗೆ ಹುಟ್ಟಿತೊ ಹಾಗೆ ಗಲಭೆ ಅಡಗಿದರೆ ಸರಿ(ನಡೆದಾ. 1, ೩೭೭). | 
ಗಲಜಿಮಾಡು, ಗಲಭೆಮಾಡು-ಗದ್ಧ ಲಮಾಡು; ಗಲಾಟಿ [so 
ಮಾಡು: ಗಲಬೆಮಾಡುತ್ತ ಬಂದರೈಯ (ಸಮುಮ. ೯); ಕೆಲಬ 
ರೊಳಿಗದವರಾಗ ಗಲಭೆಮಾಡದೆ ತಲೆಮಜಸಿಕೊಂಡೊಡೆಯನ ಬಳಸಿನೊ 
ಳಿದ್ದರೀಕ್ಷಿಸುತ (ಭರಚ. ೩-೩೦). 

(ದೇ. ॥ ತುಳು. ಗಲಬು; ತೆಲಿ. ಗಲಬ, ಗಲಭ ./ಮರಾ. ಗಲಬಾ] 
ಗಲಭೆ "ಗಲಬೆ' ನೋ. | 
ಗಲಭೆಕಾಅ (ನಾ). ಗಲಾಟಿಮಾಡುವವನು; ಗದ್ದಲಮಾಡು 

ವವನು: ಕಳಕಳಿಕೆ ಕೈಲಾಸಶಿಖರದ ಹೊಳಲೊಳಗೆ ಹೊದಜಕಿದ್ದು 
ದಲ್ಲಿಯ ಗಲಭಿಕಾಜರು ಕವಿಯೆ ಗೋಪುರವಂಕವೀಥಿಯಲಿ (ತೊರರಾ: 
೪-೯-೨೯) ; ಗಗನದ ಗಲಚಿಕಾಜರು ಗಾವಳಿಯನುಜಕಿ ನಿಲಿಸಿ ನೋಟಕ 
ರಾಯ್ತು ಕಲಿಗಳ ಕದನಕೇಳಿಯಲಿ (ತೊರರಾ. ೬-೧೪-೧೪). 

[ಗಲಭೆ (£ ಗಲಜೆ) + - ಕಾಜ] | 
ಗಲಮಿಸಾಸೆ "ಗಲ್ಲಮಾಸೆ ನೋ. | | 
ಗೆಲರವ, ಗಳರವ (ನಾ). ೧. ಕೊರಳಿನಿಂದ ಹೊರಬರುವ ಶಬ್ದ. 

೨. ಸುರತಕಾಲದ ಕಂಠಧ್ವನಿ: “ ಗಲ[ಪಾಠಾಂ.,ಳ])ರವಂ 
ಮಣಿತಮಕ್ಕು? (ಮಂಗರಾ. ೯೭-೧೬)., ಗಳರವ : ೧.`ಗಳರವಂಗಳ | 45 
ಕಪೋತಂಗಳ್ಗೆ ಕಲಿಸುತಂ. . :ಬೆಲೆವೆಣ್ಗಳೆಸೆದಿರ್ದರು (ಚೆಬಪು.೧೧-೪೦). 


10 


93 


49 


೨೪೪೩ 


ಗಲಿಬಿಲಿ 


೨. ಗಳರೆವದಿಂದ್ಪಿಂ ಕೋಮಳರೂಪಿಂದೆ . . . ತಣಿಪುತಿರ್ದಳ್‌ 
(ಗಿರಿಕ. ೪-೧೫೧) ; ಗಳರವಮಾಗಿ ಮುದ್ದುವೊಗವಾಗಿ . . . ನೀಜಕಿ 
ಯಂತೊಳಪುಗುವಂತೆ ಮಾಗಿ ಬರೆ ಬಾ ನಿಲೆಯೆಂಬರೆ ಭೋಗಭಾಗಿಗಳ್‌ 
(ಸೂಕ್ತಿಸು. ೧೦-೨೬೦) ; ಚಾರುತರ ಗಳರವದ ಮಂತ್ರದಿಂ ` (ಜೈಮಿಭಾ. 
೧-೨೪). [ಗಲ + ರವ] 

ಗಲವಾರ (ನಾ). ಒಂದು ಬಗೆಯ ಸಸ್ಯ: (ಮೈಡಔಗಿ. ೨-೩೬೫). ([?) 

ಗಲವಿದ್ರಧಿ (ನಾ). ಒಂದು ಬಗೆಯ ಕಂಠದ ವ್ರಣ: ಕೊರಳ ಎಲ್ಲಾ 
`ಪ್ರದೇಶವನು ವ್ಯಾಪಿಸಿಕೊಂಡು ತ್ರಿದೋಸದಿಂದೆ ಸಕಲಉಪದ್ರವ 
ಜೊಡನೆ ಸಹಿತವಾಗಿ ಗ್ರಂಥಿ ಉಂಟಾಗುವುದು. ಅದು ಗಲವಿದ್ರಧಿ 
ಎನಿಸಿಕೊಂಬುದು (ವೈದ್ಯಸಾ. 11, ೧೧೯): [ಗೆಲ + ವಿದ್ರಧಿ] 

ಗಲಸಾಧನೆ (ನಾ). ಕಲ್ಲು, ಚೇಳು ಮುಂತಾದುವನ್ನು ಗಂಟಲಿನಲ್ಲಿ 
ನುಂಗಿ ಕಾರುವ ಒಂದು ಬಗೆಯ ಯಕ್ಷಿಣೀವಿದೈ : (ಕಿ). 

[ಗಲ *- ಸಾಧನೆ] 
ಗೆಲಹೆಸ್ತ, ಗಳಹಸ್ತ (ನಾ). - ಗಳಹತ್ತ : (ಕಿ). ಗಳೆಹಸ್ತ : (8). 
[ಗಲ + ಹಸ್ತ] 

ಗಲಾಟೆ (ನಾ). ೧. ಗದ್ದಲ; ಗಲಭೆ: ಅಷ್ಟು ಗಲಾಟಿ ಮಾಡಬಾರದು 
(ಶಾಲೆಮ. ೯) ; ಆಗ ಹುಡುಗರು `ಗಲಾಟಿಮಾಡುತ್ತಿದ್ದರು (ಆಲಹೂ. 
೧೦೯). ೨, ಗಡಿಬಿಡಿ; ಸಂಭ್ರಮ: ಮನೆಯಲ್ಲೆಲ್ಲಾ ಜೋಯಿಸರದೇ 
ಗಲಾಟಿ (ಹುಟ್ಟಹ. ೧೩). ೩. ಹಾವಳಿ; ತೊಂದರೆ; ತಂಟಿ: 
ಬೆಳಗಾಗುವ ವೇಳೆಗೆ ಆ ಯೆಹೂದ್ಯರ ಮನೆಯ ಮುಂದೆ ಗಲಾಟಿಯೋ 
ಗಲಾಟಿ (ಪಂಚಾಮೃ. ೩೦); ಗಲಾಟಿ ಗೋಲಿಬಾರುಗಳು ನಡೆದುವು 
(ದ್ರಾವಿವಿ.೬೪); ಎಲ್ಲೊ ಗಲಾಟೆ, ಖೂನು, ದರೋಡೆ (ಅರಳು.೪೨೫-೨೧). 
೪. ಜನಜಂಗುಳಿ; ನೂಕುನುಗ್ಗಲು ; ಸಂದಣಿ: ಮಾರ್ಕೆಟ್‌ 
ಚೌಕದ ಬಳಿಯ ಗಲಾಟಿಗಳನ್ನು ದಾಟಿಕೊಂಡು . . .ಹೋಗುತ್ತಿದ್ದಾನೆ 
(ರಂಗಕ, ೨); ನವರಾತ್ರಿಯ ಗಲಾಟಿ, ,. ಈಗಲೇ ಹೊರಡಯ್ಯ 
(ರಾಮಾನೆ.೧೦೮). [*-ಮರಾ. ಗಳಾಟಾ,ಗಳ್ಲಾಟಾ.! ಶಮಿ. ಗಲಾಟ್ವಾ] 

ಗಲಾಯು (ನಾ). ಒಂದು ಬಗೆಯ ಗಂಟಲು ರೋಗ : ಶ್ಲೇಷ್ಮ ರಕ್ತ 
ಗಳಿಂದ ಕೊರಳೊಳಗೆ ದಪ್ಪವಾಗಿ ಗಂಟುಕಟ್ಟು ವದು. ಶ್ವಾಸವ ತಡೆವದು. 
ಸ್ವರಕ್ಷಯವಾದ ಕಾರಣ ಸ್ವರಭಂಗವಾಗಿ ಮಾತನಾಡಲೀಸದು. ಹೀಗೆ 
ಇದ್ದುದು ಗಲಾಯು ಎನಿಸಿಕೊಂಬುದು (ವೈದ್ಯಸಾ. 11, ೧೧೯). 

| [< ಸಂ. ಗಲಾಯುಸ್‌] 

ಗಲಿತ, ಗಳಿತ (ಗು). ೧. ಜಾರಿದ ; ಬಿದ್ದುಹೋದ: ಗಲಿತಾಲಂಕೃತಿ 
ಪೀತಧಾತು ಶಿಥಿಲೀಭೂತಾಂಗಿ ದೋಷವ್ರಜಾಕುಲೆ . , . ಸದ್ರಸಿಕ 
ಚೇತೋರಾಗಮಂ ಮಾಳ್ಬಳೇ (ಶಬಶಂ. ೧-೧೨). ೨. ಸೋರಿದ; ಜಿನು 
ಗಿದ. ಗೆಳಿತೆ: ೧. ಗಳಿತ ಧಾಕೆಗಳಂತಿಕೆ ಪತ್ತಿ ಗಳ್‌ (ಕವಿರಾ. ೧-೧೪೩); 
ಗಳಿತಕೋಪನೇ [ಕಲಿ]ಭೀಮಂ (ಗದಾ ಯು . ೧-೬೩). (ನಾ). 
೩. ಜಾರಿದುದು; ಬಿದ್ದುಹೋದುದು : ನಿನ್ನ ಮಕುಟಂ ವಿಲಸಿತ 
ಪಾಂಡ್ಶೇಂದ್ರನಿಂದೆ ಗಳಿತಮದಕ್ಕೆ ಂದಲಸದೆ ಶಾಪಮನಿೀಯಲ್‌ 
(ಹಾಲಾಸ್ಯ. ೧-೩-೧೧). ೪. ಸೋರುವಿಕೆ ; ಜಿನುಗುವಿಕೆ: ಇಂದ್ರಿಯ 
ವನ್ನು ಹರಿಯಬಿಡುವದರಿಂದ ಒಡಳುಮಡಿಕೆ ಯ ನೀರಿನಂತೆ ಆಯುಸ್ಸೆಲ್ಲ 
ಗಳಿಕವಾಗುವದು (ನೀಗಟ್ಟು. ೧೬೭). [ಸಂ.3 

ಗಲಿಬಿಲಿ, ಗಲಬಲಿ, ಗಲಬಿಲಿ (ನಾ). ೧. `ಗದ್ದಲ; ಗಲಾಟಿ; 
ಕೋಲಾಹಲ; ಗಲಭೆ : ಸಭೆಯಲ್ಲಿ ಗಲಿಬಿಲಿಯು 
ಉತ್ಪನ್ನವಾಯಿತು (ಮಭಾರ. ದೀಪ ಆರಿದೊಡನೆಯೇ 
ಒಳಗೆಲ್ಲ ಗಲಿಬಿಲಿ (ಆಲಹೂ. ೧೦); ಆಲದಗಿಡದಲ್ಲಿಯ ಗಲಿಬಿಲಿಯು 
ಕಡಿಮೆಯಾಗಿ ಅರ್ಧತಾಸಿಗೆ ಮೇಲಾಗಿತ್ತು (ಧರ್ಮರ, ೧೫೪). 


೯೬) ; 


ಗಲಿಯಿಸು 


೨. ದಿಕ್ಕುತೋಚದಿರುವುದು; ಕಕ್ಳಾಬಿಕ್ಕಿಯಾಗುವುದು ; 
ದಿಗ್ಸಾ ಂತಿ : ಆಡ್ಡಹಾದಿಯ ಹಿಡಿದೆಲ್ಲರ ಬೆಕೆದರೆ ಪಡೆಯುವೆ ಬರಿಯ 
ಗಲಿಬಿಲಿಯ (ಇಂಚಾಪ.೨೧೩-೫೪); ಅವನ ತಲೆಯಲ್ಲಿ ಅಸಾಧ್ಯ ಗಲಿಬಿಲಿ 


ಯಾಗಿತ್ತು(ದುಂಬಿಕ. ೧೧೪); ಈಗಂತೂ ಅವನ ವರ್ತನೆಯಿಂದ ಇನ್ನಷ್ಟು | 


ಗಲಿಬಿಲಿಯಾಯಿತು (ಒಡ್ಡಿ ಉ, ೧೯). ೩. ಗೊಂದಲ; ತಡಕು 
ಅವ್ಯವಸ್ಥೆ : ಪ್ರತಿಮೆಗಳು . . . ಒಂದರೊಳಗೆ ಒಂದು ಕೂಡಿ ಎಲ್ಲಾ 
ಗಲಿಬಿಲಿಯಾಗಿ 'ಶೋಗುತ್ತಿ ದ್ವವು (ಮುಂಬಯಿ. ೬-೧೪೪); ಆದರೆ ಈಯೆಲ್ಲ 
ಗೆಲಿಬಿಲಿಯು ಶಹಜಹಾನನ ದುಃಖಕ್ಕೆ ಕಿಚ್ಚು ಹಾಕಿದಂತೆ ಆಯಿತಸ್ಟೆ 
(ಕಗದ್ಯ. ೧೭); ಕಿಟ್ಟ ಗೆ ಅರ್ಥನಾಗದ ಗಲದ ಇವೆಲ್ಲ (ಹೊಸ್ತತ್ತಿ, 
೧೨೦). ಗೆಲಬಲಿ: ೧ "ಗಲಬಲಿಸು' ಪರಾ. ಗಲಬಿಲಿ ; (9). 
[ದೇ. | ತಮಿ. ಕಲಿಸಲಿ, ಕಲಿಸಿಲಿ; ತುಳು. ತೆಲು. ಗಲಿಬಿಲಿ. 

1 ಮರಾ. ಗಲಬಲ] 

ಗಲಿಯಿಸು, ಗಳಿಯಿಸು (ಕ್ರಿ). ೧. ಸುರಿ; ಸೋರು; ಜಿನುಗು: 
ಕ್ರಿಮಿಗಳ" ಜನಿಯಿಸಿ . . . 'ಕಣ್ನೊಳ್‌ ಮೇಣ್‌ ಗಲಿಯಿಸಿದೊಡೆ 
ಪಸುಮೂತ್ರಂಗಳೆನೂಡುಗೆ 'ಕಿಡಿಸುಗದುವೆ. ತತ್ತಿ $ಮಿಕುಲಮಂ 
(ಆಶ್ವಶಾ, ೧೧-೩೭). ಗಳಿಯಿಸು : ೧. ಗಳಿಯಿಸಂತಿರೆ' ನಯನವಾರಿ 
ನಿನ್ನಾನನದಿಂ (ಗದಾಯು. ೧-೬೩) ; ಸ್ವಕೀಯ ದೀರ್ಫಲೋಚನಂಗಳಿಂ 
ಗಳಗಳನೆ ಗಳಿಯಿಸುವಶುು ಪ್ರಿಬಿಂದುಗಳನುತ್ತರೀಯಾಂಚಳದಿನೊತ್ತಿ ಕಳೆದು 
(ನೇಮಿಷಘು. ೧೪-೮೯ ವ) ; ಶಶಿಯಿಂ ಗಳಿಯಿಸುವ ಚಂದ್ರಕಾಂತೋಪಳ 
ದೊಳ್‌ ನಿರ್ಮಿಸಿದ ಪೆಣ್ಮ ರೂಪಂ ತಳೆದಳ್‌ (ಶೃ ಗಾರ. ೨-೭). ೨. ಕೆಳಗೆ 
ಬೀಳು: ವಿಳಸನ್ಮಾಗಧಕಿರೀಟಿ ರತ್ನಾಂಶುಗೆಣಂ ಗಳಿಯಿಸಿದುದು . 
ನೃಪೇಂದ್ರ ಪದಸರಸಿಜದೊಳ್‌ (ಅದಿ. ೧೨-೧೧೩). ೩. ನೇತುಬೀಳು; 
ಜೋಲುಬೀಳು : ಗಳಿಯಿಸುತಿರೆ. ಕಬರಿಭರಂ (ಗದಾಯು. ೧-೬೩). 
೪. ಕಳೆದುಹೋಗು; ನಾಶವಾಗು; ಇಲ್ಲವಾಗು : ತವೆ ತೈಲಂ ದೀಪಠ 
ನಂದುವಂತೆ ಗಳಿಯಿಸೆ ನಿಷೇಕಮಟಾವರ್‌' ( ಪಂರಾಮಾ. ೧-೮೨). 

[ಗೆಲನ + -ಇಸ್ಕು] 

ಗಲೀಜು (ನಾ). ಕೊಳಕು; ಹೊಲಸು: ನೀರು ಬಹಳ ಗಲೀಜು 
ಆಗುವುದೆಂದು ತಿಳಿದದ್ದರಿಂದ ಹೀಗೆ ಮಾಡಬೇಕಾಯಿತು (ಡೆಂಗಾಳ್ವ: 
೩೪6) ; ನಿನ್ನನ್ನ ಲ್ನ ಯಾರೋ ಹೋಗಿ ಗೋಡೆಯನ್ನು ಗಲೀಜುಮಾಡಲು 
ಹೇಳಿದರು?" ಸ ೩೪). [+ ಅರ. ne "ಗಲೀಜ್‌] 

ಗಲೀತ (ನಾ). ಏಟು; ಪೆಟ್ಟು; ಹೊಡೆತ: ಬೆನ್ನ ಮೇಲೆ ಇನ್ನೊಂದು 
ಗಲೀತ ಬಿತ್ತು (ಸ್ವಾಮಿಸ್ನೇ. ೧೨೮) ; ಮಾತಾಡೊ ಗತ್ತು ಬದಲಾಯಿಸ 
ದಿದ್ದರೆ ಗಲೀತಾ ಬಿದ್ದೀತು ! (ಶಕಾರ. ೩೨). [?) 

ಗಲುಕುಹುಲ್ಲು "ಗಲಕುಹುಲ್ಲು' ನೋ. 

ಗಲುಗಲನೆ "ಗಲಗಲನೆ? ನೋ. 

ಗೆಲುಗು "ಗಲಗ್ಗು' ನೋ. 

ಗೆಲೇಫು; ಗಲ್ಲೀಪ, ಗಲ್ಲೀವು (ನಾ). ೧. ತಲೆದಿಂಬಿನ, ಆರಾಮ 
ಕುರ್ಚಿಯ ಅಥವಾ  ಹಾಸುಗೆಯ ಚೀಲ; ಗವಸಣಿಗೆ: 
(ಕ). ಗೆಲ್ಲೀಪ: ೨. “ದೇವರಿಗೆ ಹೊದಿಸುವ ವಸ್ತ್ರ? 
(ಜಾನಕೋ. ೪೬). ೩. ಎತ್ತಿನ ಬೆನ್ನಿನ ಮೇಲೆ ಹಾಕುವ ಹೊದಿಕೆ; 
ಜೂಲು : ಬಿತ್ತೂವ ಕಾಲಕ್ಕೆ ಹತ್ಯಾ ನ ಮಳಿರಾಜ . .. ನಂ ಬಸವಣ್ಣನ 
ಗಲ್ಲಿ €ಪ ತೊಯ್ದು ಮುಖ ಬಾಡೀ ಜೀ ಬ ಮಲ್ಲಿಗೆ ತೂರೀಸೆ, 
ಗಲ್ಲೀಪ ಹೊಲಿಸೇನೆ (ಕನ್ನಜಾ. ೬). ಗಲ್ಲೀಪು: ೩. 
ಗಲ್ಲೀಪು ಸಾಸೀರ "ಗೊಂಡವು (ಲೋಕಗೀ. ೧೯೬). 

[4 ಅರ, ಭಲಾಫ್‌ ; ಪಾರೆ. ಗಿಲಾಫ್‌, ಗಿಲೇಫ; ಹಿಂ. ಗಲೇಫ್‌, 

ಗಿಲಾಫ್‌ ; ಮರಾ. ಗಲೇಫ್‌) 


ರೇಸಿಮೆಯ |. 


೨೪ಳಳ 


23 


91 


33 


40 


45 


ಗಲ್ಲಗುಳಿ 


ಗೆಲೋದ್ದೇಶ, ಗಳೋದ್ದೇಶ (ನಾ). ಕೊರಳಿನ ಎಡೆ; ಕುತ್ತಿಗೆಯ 
ಸ್ಥಳ; ಕಂಠಸ್ಥಳ: (೪). ಗಳೋಜ್ಲೇಶ: ನಿಗಾಳಃ, ಗಳೋದ್ಹೇಶ 
». ಕುದುರೆಯ ಕೊರಳ ಮೇಲ್ಗಡೆಗೆ ಹೆಸರು (ಸಿದ್ಧಾಂತಿ, ೨೧೫). 

[ಗಲ + ಉದ್ದೇಶ) 

ಗಲೌಫು (ನಾ). ಒಂದು ಬಗೆಯ ಗಂಟಲು ರೋಗ: ರಕ್ತಶ್ಲೇಷ್ಮಗಳಿಂದ 
ಕೊರಳಲ್ಲಿ ಬಾತು ಉಂಟಾಗುವದು , . . ಈ ರೀತಿಯಲ್ಲಿದ್ದುದು 
ಗಲೌಘನೆನಿಸಿಕೊಂಬುದು (ವೈದ್ಯಸಾ. 11, ೧೧೯). [ಸಂ.7 

ಗಲ್ಕು "ಗಲಗ್ಳು' ನೋ. 

ಗಲ್ಲ ಲನೆ " ಗಲಗಲನೆ? ನೋ. 

ಲ (ನಾ). ೧. ಕೆನ್ನೆ; ಕದಪು; ಕಪೋಲ: *ಕದಪು ಕೆಕ್ಕೆಯು ' ಗಲ್ಲ 
ಹ (ಶಚ್ತಮಂ.೬೨); ಮಾಗಿಯ ದೇಸಿಗನಂತೆ ಬೂದಿವೆರಸಿರ್ಜೊಡಲುಂ 
ಎರೆಯ ಕೆಜಕಿಯೆಂತೆ ಬತ್ತಿರ್ದ ಗೆಲ್ಲವಂಖಂ (ಧರ್ಮಾಮೃ. ೪-೭೫); ನೆತ್ತಿ 
ಮುಸುಕಿನ ಕೈಯ ಗಲ್ಲದ ಕುತ್ತದಲೆ ನೆಟ್ಟಾಲಿಗಳ ಚಲಚಿತ್ತರಿದ್ದುದು 
ಸಕಲನಾಯಕವಾಡಿ ದುಗುಡದಲಿ (ಕುವ್ಯಾದ್ರೋ. ೪-೪); ಬತ್ತಿದ 
ಗಲ್ಲ ಹತ್ತಿದ ಮೊಲೆ ನೆಲದೊಳಗೊತ್ತಿ ಹೂಡಿದ ಕೈಗೋಲಂ (ಕಂನವಿ. 
೬-೧೯೦). ೨. ತುಟಿಯ ಕೆಳಭಾಗ; ಗದ್ದ; ಚೆಬುಕ: *ಗಲ್ಲಂ 
ಚುಬುಕವು3. (ಕಶರ. ೩೧); ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗೂಡು 
ವೋಗದ ಮುನ್ನ » » * ಪೂಜಿಸು (ಬಸವ. ೧೬೧); ಮದೀಯ ಪುಣ್ಯ 
ಶ್ಲೋಕತೆಯನುಳುಹೆಂದು' ಗಲ್ಲವ ಹಿಡಿದೆನನಿಲಜನ -(ಕುವ್ಯಾಅ. ೪-೫); 

` ಮೆಲ್ಲಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದು ಕೊಟ್ಟು ನಿಲ್ಲದೆ ಓಡಿಪೋದ 
(ಪುರಂದ. ೧೯೧ ಅನುಪಲ್ಲವಿ). [ಸಂ.) 

ಗೆಲ್ಲ "ಗಲ್ಲು' ನೋ. 

ಗಲ್ಲ "ಗಲ್ಲೈ' ನೋ. 

ಗಲ್ಲಂಗುಲಗೊಳ್‌ (ಕ್ರಿ). ೧. ಕೆನ್ನೆಯನ್ನು 
ಕಿವಿ (?).. ೨. ಬುದ್ಧಿಹೇಳು (7): ಆರ ಮಗಳೆಂದು ಭೂಭುಜ 
ನಾರಯ್ಯದೆ ನಿನ್ನನರಸಿ ಮಾಡಿದನೆಂಬ ಕಾರುಣ್ಮಂ ಕೇವಳಮೇ 
ಧಾರಿಣಿ ಬೆಸಗೆಯ್ಕೆ ಬಾಟ್ಟಾದಿದು ಬೇವಸಮೇ ಎಂದು ಕಂಡಕಂಡವರೆಲ್ಲಂ 
ಗೆಲ್ಲಂಗುಣನಿ (ಪಾಳಾಂ. ಗಲ್ಲಗುಂಗ್ಗೂರಿ]ಗೊಳೆ (ಧರ್ಮಾಮೃ. ೩-೧೮೯). 

[ಗಲ್ಲ ಗಂಜ (ಆ ಕುಲ್ಕಿ) + ಕೊಳ್‌] 

ಗೆಲ್ಲಂಬಿಡಿ, ಗಲ್ಲವಿಡಿ, ಗಲ್ಲಹಿಡಿ (ಕ್ರಿ). ಗಲ್ಲವನ್ನು ಹಿಡಿದುಕೊಳ್ಳು ; 
ಗದ್ದವನ್ನು ಕೈಯಿಂದ ಸವರು: ಗಮನಕನುಕೂಲೆಯಾಗೆನುತ 
ಗಲ್ಲಂಬಿಡಿದು ಕಮಲಾಕ್ಷಿಯಂ ಮುದ್ದುಗೈದು : (ಜೈಮಿಭಾ. ೧೧-೧೫). 
ಗಲ್ಲವಿಡಿ: ಗಲ್ಲವಿಡಿದು ಮುದ್ದಿಸಿ ಗರಗ್ಗರಿಕೆಯ ಲಲ್ಲೆ ನುಡಿಯ ನುಣ್ಬಂ 
ಕಿವಿಗಾಗಿಸಿ (ಜಯಕಾ. ೧೪-೭೭). ಗೆಲ್ಲಹಿಡಿ: ಮಗುವಿನ ಗಬ್ಲಹಿಡಿದು 
ಮುದ್ದುಮಾಡಿದನು (ರೂಢಿ). 

[ಗಳಲ್ಲ * ಒಡಿ] 
ಗೆಲ್ಲಗಿವಿ (ನಾ). ಕೆನ್ನೆಯವಕೆಗೂ ಜೋಲಾಡುವ ಕಿವಿ; ದೊಡ್ಡ 


ತಿವಿ; ಗಲ್ಲವನ್ನು 


ಕೆವಿ: ಗಲ್ಲಗಿವಿ... ಗಬ್ಲಸ್ಥಳಂ (ಶಮದ. ೨೯೮ ಪ್ರಯೋ). 
[ಗಲ್ಲ * ಕಷ್ಕಿ) 
ಗಲ್ಲಗುಗ್ಗುರಿ (ನಾ).. ಕೆನ್ನೆಯ ಮೇಲೆ ತೂಗಾಡುತ್ತಿರುವ 


ಮುಂಗುರುಳು, --ಗುಂಗುರುಕೂದಲು : ಗಲ್ಲಗಿವಿ, ಗಲ್ಲಗುಗ್ಗುರಿ 
(ಶಮದ. ೨೯೮ ಪ್ರಯೋ). [ಗೆಲ್ಲ ಗುಗ್ಗರಿ] 
ಗೆಲ್ಲಗುಳಿ (ನಾ). ಕೆನ್ನೆಯಲ್ಲಿ ಅಥವಾ ಗಲ್ಲದಲ್ಲಿ ಉಂಟಾಗುವ 
ಸಣ್ಣಕುಳಿ: * ಗಲ್ಲಗುಳಿ - ನಗುವಾಗ ಅಥವಾ ಮಾತಾಡುವಾಗ ಗಲ್ಲಕ್ಕೆ 
ಬೀಳುವ ತಗ್ಗು” (ಕಸ್ತೂಳೋ. ೨೯೦). 
[ಗಜ್ಞ * ಗುಳ್ಳಿ (ಆ ಕುಟ್ಮಾ) 


ಗಲ್ಲಗೈಗೊಳ್‌ 


ಗೆಲ್ಲಗೈಗೊಳ್‌ (ಕ್ರಿ).೧.ಗದ್ದದ ಮೇಲೆ ಕೈಯಿಡು, ೨. ಆಲೋಚನಾ 
ಮಗ್ಗವಾಗು : ಇದಿಕೇಳದೆ ಗಬ್ಲಗೈಗೊಂಡು ತಲೆವಾಗಿ ಸುದತಿಯಿರಲು 
"ನೋಡಿ (ನಾಗಕು. ೩-೧೦೭). 

[ಗೆಲ್ಲ ೬ಕ್ಕೆ (ವ ಕೆಂ) + ಕೊಳ್‌] 

ಗಲ್ಲಟಿಕ (ನಾ). ಕಬ್ಬಿಣದ ಹಂಚು; ಕಾವಲಿ: '*ಗಲ್ಲಟಿಕಾಹ್ವಯಂ 
ಕಾನಲಿಯದು? (ವಸ್ತುಕೋ. ೫೦-೩೦). [?) 

ಗೆಲ್ಲಣ "ಗಲ್ಲಣೆ' ನೋ. 

ಗಲ್ಲಣೆ, ಗಲ್ಲಣ, ಘಲ್ಲಜಿ, ಘಲ್ಲಣೆ (ನಾ). ೧. ಕಾಟ; . ತೊಂದರೆ; 
ಹಿಂಸೆ: *ಗಲ್ಲಣೆಯೆನೆ ಘಾಸಿಯೆಂದು ತಿಳಿಗೆ ವಿದಗ್ಧರ್‌ * (ಭಾರನಿ. ೨೦); 
ಅಜಕಿವು ಮಜಹಿನ ಗಬ್ಲಣೆಯನೀಡಾಡಿ ತಾನಿರಬಲ್ಲೊ ಡಾತನೆ ಮುಕ್ತನೈ 
(ಪ್ರಧುಲೀ. ೨೪-೨೨); ಅಲ್ಲಿ ಗಲ್ಲಿಗೆ ದೈವ ಮಾಡಿದ ಗಲ್ಲಣೆಯ ಬಲು 
ಮಾಯಕಿದಕಿನ್ನೆಲ್ಲಿಗ್ಸಿದುವೆ ನಾನು (ಕೋಗಯ. ೫-೨೩). -೨. ಗಾಬರಿ 
ಗೊಳಿಸುವ ಧ್ವನಿ; ಭಯಂಕರಶಬ್ದ: ಆಂ ತಾನೆಂಬಾಕೆವಾಳರ 
ಗಲ್ಲಣೆಯ ಬಲ್ಲುಲಿಯಂ ಮಾಣಿಸಿ (ರಾಮಾಶ್ವ. ೪೬-೬); “ಸಾಂಕ್ರಾಮಿಕ 
ಧ್ವನಿ” (ರಾಮಾಶ್ವ. ಕೋಕ). ೩. ಏಟು; ಹೊಡೆತ: ಹೆಕ್ಕಳದ 
ಖಡುಗದ ಗಲ್ಲಹೆಯ (ಪಾಕಾಂ. ಘಲ್ಲಣೆಯ]ಖಣಿಖಣಿಲ ಗಾಢಿಕೆ ಕಂಠಿಸಿತು- 
ನಭವ (ಕುವ್ಯಾಅ. ೧೮-೩೫). ಗೆಲ್ಲಣ: ೧. ಪಲ್ಲಿ ಫಲವು ನುಡಿದ 
ಬಳಿಕ ಮೃತ್ಯು ಕುಲವು ಕೆಟ್ಟಿತೆಂದು ಸೊಲ್ಲ ನುಡಿಯಿಂದಾಡಿಸುವ 
ಗೆಳ್ಲಣವ ಕೇಳಿರೊ (ಕಾಲಸಂ. ೭೭). ಹುಲ್ಲಣಿ: ೩. ನಿಲ್ಲದೋಡಿತು 
ದೊಡ್ಡೆ ಘಬ್ಗಣಿಯನಾಂತು (ಜೈಮಿಭಾ. ೨೧-೨೦); “ಕಾಳಗ” 
(ಜೈಮಿಭಾ. ಟೀಕೆ). ಘಲ್ಲಣೆ : ೧. ಕಲ್ಲಹಾಯ್ವಂತಿಜಕಿದುಕೊಂಬಂತೆ 
ಸಂಭ್ರಮಿಸುತಲ್ಲಲ್ಲಿ 'ಹೋಹರಂ ಕರೆಕರೆದು ದೂಲತಿಹ ಘಲ್ಲಣೆಗೆ 
ತಲ್ಲಣಿಸಿ ಬಿಡಹೋಗಿ ಗಂಟಿಕ್ಕಿದೆಂತಾದರಾ ಬಡವರು (ಸಿದ್ಧಕಾ. ೮-೪); 
ಕಾಮನ ನನೆಯ ಬಾಣದ ಫಲ್ಲಣೆಗೆ ನಿಲಲಾಣಿವೆನುತೈದಿದರು ಚಪಲೆ 
ಯರು (ಅಕ್ರೂಡ. ೪-೧೨). ೨, ಭೀಮನ ಬಿಜುಗದೆಯ ಫಲ್ಲಣೆಗೆ ಚೆಲ್ಲಿತು 
ನಿಮ್ಮ ಪರಿವಾರೆ (ಕುವ್ಯಾಕ. ೧೫-೨೮). "ಘಟ್ಟಣೆ' ಪರಾ. [?) 

ಗಲ್ಲತಗ್ಗು (ನಾ). ಎ ಗಲ್ಲಗುಳಿ: (ಕಿ). [ಗಲ್ಲ್ಬ* ತಗ್ಗು] 

ಗಲ್ಲಮಾಸೆ, ಗಲಮಾಸೆ, ಗಲ್ಲಿಮಾಸೆ (ನಾ). ಕೆನ್ನೆಯ ಮೇಲೆ 
ಸುರುಳಿಗೊಂಡ ಮಾಸೆ: "ಕುಡಿಮಾಸೆ, ಗಬ್ಲಮಾಸೆ, ಕಲ್ಲೀಮಿಾಸೆ' 
ಗಳು ಇವರ ಅಭಿಮಾನದ ವಿಷಯ; ಪೌರುಷದ ಲಕ್ಷಣ (ಕರ್ಣಾಪೂ. ೨೮); 
ಗಲ್ಲಮಾಸೆಯ ಪೋಲೀಸಿನವನು (ರೂಢಿ). ಗಲಮಿಸಾಸೆ : “ಗಲಮಿಾಸೆ - 
ಕಲ್ಲಿಮಾಸೆ * (ಜಾನಕೋ ೪೬). ಗಲ್ಲಿಮಾಸೆ: ಗಲ್ಲಿಮಾಸೆಗಳೇತಕಿವು 
ಗಬ್ಲದಲ್ಲಿ ತೆಗೆಸಿನ್ನು (ಕರ್ಣಾಕ. ೩೦೫). "ಕಲ್ಲಿಮಾಸೆ' ಪರಾ. 

[ಗಲ್ಲ * ಮಿಸಾಸೆ] 

ಗೆಲ್ಲಮುಗುರಿ (ನಾ). (?): ಗಲ್ಲಕ್ಕೆ: -ಗಲ್ಲಗಿವಿ, ಗಲ್ಲಗುಗ್ಗುರಿ, ಗಲ್ಲ 
ಮುಗುರಿ (ಶಮದ. ೨೯೮ ಪ್ರಯೋ). [ಗಲ್ಲ * ಮುಗುರಿ?) 

ಗಲ್ಲವಿಡಿ "ಗಲ್ಲಂಬಿಡಿ' ನೋ. 

ಗಲ್ಲವುಣ್‌ (ನಾ). ಕೆನ್ನೆಯಲ್ಲಿನ ಹುಣ್ಣು, ವ್ರಣ: ಗಬ್ಲವುಣ್ಗಳ್‌ 
ಕವಿವನ್ನಂ ತಿಂಬ ಪೆರ್ದುಂಬಿಗಳನಿರಿಸುತುಂ ಕೊಲ್ಲದೆ (ಲೀಲಾವ.೬-೭೫)- 

[ಗಲ್ಲ * ಪುಣ್‌] 

ಗಲ್ಲಸ್ಥಳೆ (ನಾ). ಕಪೋಲಪ್ರದೇಶ; ಗಂಡಸ್ಥಲ: “ತೆಳ್ಳಲ್ಲ ಗಬ್ಲಸ್ಥಳಂ* 
(ಕಬ್ಬಿಕೈೆ. ೯೮); ಗಲ್ಲಗಿವಿ . . . ಗಲ್ಲಸ್ಥಳಂ, ತೆಳ್ಗಲ್ಲ (ಶಮದ. 
೨೯೮ ಪ್ರಯೋ). [ಗಲ್ಲ * ಸ್ಥಳ (ಎಸ್ಟಲ)] 

ಗೆಲ್ಲಹಿಡಿ "ಗಲ್ಲಂಬಿಡಿ' ನೋ. 

ಗಲ್ಲಾ "ಗಲ್ಲೈ' ನೋ. 

ಗಲ್ಲಾಗುಲ್ಲಿ (ನಾ). "ಹೀನಸ್ವಭಾವದವಳು” (ಜಾನೆಕೋ. ೪೬). [?) 


೨೪೪೪ 


`10 


20 


85 


40 


45 


ಗಲ್ಲು 


ಗಲ್ಲಾಪೆಟ್ಟಿಗೆ (ನಾ). ೬ ಗಲ್ಲೈ ೧: ಇಂದಿನ ಚಿತ್ರಗಳು ಗಲ್ಲಾಪೆಟ್ಟಿಗೆಯ 

ದೃಷ್ಟಿಯಿಂದ ತಯಾರಾದುವು (ರೂಢಿ). 
[ಗಲ್ಲಾ (ಆ ಗಲ್ಫ್ಲೈ-* ಪೆಟ್ಟಿಗೆ] 

ಗೆಲ್ಲಿ, (ನಾ). ಎರಡು ಕಡೆ ಮನೆಗಳುಳ್ಳ ಇಕ್ಕಟ್ಟಾದ ಬೀದಿ; ಓಣಿ; 
ಕೇರಿ: ಆ ಗಲ್ಲಿ ಈ ಗಲ್ಲಿ ತೂರಿ, ಅತ್ತ ಬಾಗಿ ಇಲ್ಲಿ ಬಳುಕಿ. .,ತೂರಾಡು 
ತ್ತಲೇ ಇದ್ದರು (ಮಾಮನ. ೧೨೩) ; ನನ್ನ ನೋಡಿ ಗಲ್ಲೀಲೆ ತಲೆಮರೆಸಿ 
ಕೊಂಡು ಹೋಗಬೇಡ (ಕಂಕಣ. ೮೯); ಒಂದೊಂದು ಗಲ್ಲಿಗೆ 
ಒಂದೊಂದರಂತೆ... ಕಕ್ಕಸುಗಳ ಸಾಲುಗಳನ್ನು ಕಟ್ಟಿದ್ದಾರೆ 
(ದಿಲ್ಲಿಪ. ೧೦೯). [+ ಹಂ. ಗಲೀ; ಮರಾ. ಗಲ್ಲೀ) 

ಗಲ್ಲಿ "ಗಲ್ಲು' ನೋ. 

ಗಲ್ಲಿಮಣೆ "ಗಲ್ಲುಮಣೆ' ನೋ. 

ಗಲ್ಲಿಮಾಸೆ "ಗಲ್ಲಮಾಸೆ' ನೋ. 

ಗೆಲ್ಲಿಸು, ಘಲ್ಲಿಸು (ಕ್ರಿ). ೧.ಅಲ್ಲಾಡಿಸು ; ಕುಲುಕು :. ರುಳಪಿಸುವಸಿ 
ಗಲ್ಲಿಸುವ ಕುಂತಂ (ಕೆಳನೃ. ೨-೩೦) ; ಆ ಕುಪ್ಪಿಯೊಳಗೆ ನೀರು ಹಾಕಿ 
ಚೆನ್ನಾಗಿ ಗಲ್ಲಿಸಿದರೆ (ಮುಂಬಯಿ. ೬-೩೩). ೨. ಪೀಡಿಸು; ಕಾಡಿಸು; 
ಕಷ್ಟಪಡಿಸು: ಘಟೋತ್ಕಚನು ಗ[ಪಾಠಾಂ. `ಘ]ಲ್ಲಿಸಿದನತಿರಥರ 
(ಕುವ್ಯಾದ್ರೋ. ೧೬-೯) ; ಗಲ್ಲಿಸಿ ನನ್ನನಂಜಿಪ ತಂತ್ರವದಕೆ ನಾನಲ್ಲಾಡಿ 
ದೆವನಲ್ಲವೆಂದ (ಭರಡ. ೩೭-೩೯) ; ಗ[ಪಾಠಾಂ. ಘ]ಲ್ಲಿಸುವ ಬೇಸಗೆಯ 
ಬಿಸಿಲಿಂದ ಮೂಜಗಂ ತಲ್ಲಣಿಸಿತು (ಜೈಮಿಭಾ. ೧೫-೨); ರುಲ್ಲಿಯ 
ಮೃಗಗಳ ಗಲ್ಲಿಸಿ ಹಿಡಿಯುತ ಮಲ್ಲರು ವಿಪಿನದೊಳು (ಹಮಡ. ೧೭); 
ನನ್ನ ಕಂಡು ಕುಣಿಕುಣಿದು ಕೆಲೆಕೆಲೆವ ನಿನ್ನ ಆಟ್ಟಹಾಸವು ಗಗನಕ್ಸೇರಿ 
ಗಲ್ಲಿಸಿ ತಾರೆಗಳನು ತುಳುಕಾಡಿಸಿತು (ಉಯ್ಯಾಲೆ. ೧೦೮-೧೫). ಘಲ್ಲಿಸು ; 
೧. ಜಡಿವ ಪಟಹಮ್ಮದಂಗಘಂಟಿಗಳಿಡಿದ, , ಶಂಖಮಹಾನಿನಾದದ 
ಗಡಬಡಿಕೆ ಘಲ್ಲಿಸಿದುದಬುಜಭವಾಂಡಮಂಡಲವ (ನಿಭಾಗ. ೧-೭-೧೩) ; 
ಘಲ್ಲಿಸುತ ನಿಜಗದೆಯ ಕೇಸರಿ ಹುಲ್ಲೆಗಂಗೈಪಂತೆ ಸುರಕುಲವಲ್ಲಭನ 
ಕೋಟೀರವಿಬ್ರಗೆಯಾಗಲೆಜಗಿದನು (ಕೋಗಯ, ೧೦-೬). ಪಿ. ಬಿಲ್ಲ 
ಕೊಪ್ಪಿನಲಿಜಿದು. ಭೀಮನ ಫಲ್ಲಿಸಿದನು (ಕುವ್ಯಾದ್ರೋ. ೧೩-೬೧). 
೩. ತಾಗು; ಆಕ್ರಮಿಸು; ಮೇಲೆಬೀಳು: ಏವೇಳ್ವೈನೆಯ್ತಪ್ಪ 
ರಥಕುಲಮನೀಕ್ಷಿಸುತೆ ನೆಗೆದು ರಥದೊಳು ಪೋಗುತೊಗೆದು ಫಲ್ಲಿಸಿ 
ಮಸಗೆ (ಇಹರ. ದೇ. ೪೨-೨೩). [ಗಲ್ಲಣೆ + -ಇಸ್ಯು] 

ಗಲ್ಲೀಪ "ಗರೇಫು' ನೋ. 

ಗಲ್ಲೀಪು "ಗಲೇಫು' ನೋ. 

ಗಲ್ಲು, ಗೆಲ್ಲ , ಗಲ್ಲಿ (ನಾ). ಕುತ್ತಿಗೆಗೆ ನೇಣುಹಾಕಿ ಕೊಲ್ಲುವ 
ಸಾಧನ ಮತ್ತು ಅದರಿಂದ ಕೊಡುವ ಶಿಕ್ಷೆ, ದಂಡನೆ: 
ಹರಟಿಯಲ್ಲಿ ಕಾಲಕಳೆದರೆ ಶಿಕ್ಷೆ ಗಲ್ಲು (ಕೋಗಿಲೆ. ೨-೩೧). ಗಲ್ಫ: 
ಪ್ರಸಿದ್ಧ ಕ್ರಾಂತಿಕಾರರೆಂದು ಪರಿಗಣಿಸಲ್ಪಟ್ಟಿದ್ದ ಭಗತ್‌ಸಿಂಗ, 

ರಾಜಗುರು ಮತ್ತು ಸುಖದೇವ ಮುಂತಾದವರು ಈಗಾಗಲೇ ಗಳ್ಗಕ್ಕೆ 

ಏರಿಸಲ್ಪಟ್ಟಿದ್ದರು (ರಾಜವ. ೪೩); ಈಗ ನನ್ನಿ ಮಂಂದೆ ಅದು 

ಗಲ್ಲಕ್ಕೇರುವುದನ್ನು ನೋಡಿ ನನ್ನ ಕಣ್ಣುಗಳು ಒಡೆಯಲಾರವೇ (ವಿಧಿನ್ನೆ. 

೧೭೭). ಗೆಲ್ಲಿ: "ಗಲ್ಲಿಮಣೆ' ಪರಾ. 
ಗಲ್ಲಿಗೆ ಹಾಕು - ಗಲ್ಲುಗಂಬಳ್ಳೆ ಏರಿಸು : ಕೊಲೆಕೇಸಿನ ಅಪರಾಧಿ 

ಯನ್ನು ಗಲ್ಲಿಗೆ ಹಾಕಿಯಾಯಿತು (ರೂಢಿ). ಗಲ್ಲಿಗೇರಿಸು ಜ ೧. ಗಲ್ಲಿಗೆ 

ಹಾಕು.: .ಆವರನ್ನು ಗಲ್ಲಿಗೇರಿಸಲಾಯಿತು (ಪನರು. ೫೦೫) ; 

೧೮೫೭ರ ಬಂಡಾಯದಲ್ಲಿ ನಮ್ಮ ಅಜ್ಜನನ್ನು ಹಿಡಿದೊರ ಗಲ್ಲಿ 

ಗೇರಿಸಿದರು (ಸ್ಮೃೃತಿಜ. ೧೫); ರಾಜಒಡೆಯನನ್ನು ಹಿಡಿತರಿಸಿ ಗಲ್ಲಿ 

ಗೇರಿಸಬೆಕೆಂದು ಸ್ಥಿರಸಂಕಲ್ಪಮಾಡಿಕೆೊಂಡನು (ಶ್ರೀಲಾಯ. ೧೯೩) ; 


ಗಲ್ಲುಗಂಬ 


ಆ ಮೆನಿಫಾಕ್ಟ ಮಾತ್ರ ಹಿಂದೆಯೇ ಸೆರೆಸಿಕ್ಕು ಗಲ್ಲಿ ಸೇರಿಸಲ್ಪಟ್ಟ 
(ಮಹಾತ್ಮಾ. ೧೦೮). ೨. (ಆಲಂ) ನಾಶಮಾಡು; ಹಾಳುಗೆಡವು : ಕ 
ಸ್ವತಃ ನೇಣು ಹಾಕುವುದನ್ನು ಬಿಟ್ಟು ಜಾತಿಧರ್ಮವನ್ನು ಗಲ್ಲಿ ಗೇರಿಸಿ 
ದಿರಿ! (ಸರಿಣೀ. ೬೩). ಗಲ್ಲಿಗೇರು ಐ ಗಲ್ಲಿನ ಮಣೆಯನ್ನು ಹತ್ತು ; 
ಮರಣದಂಡನೆಯನ್ನು ಅನುಭವಿಸು : ಅನನು ಗಲ್ಲಿ ಗೇಕೋಡೇ | 
ನಿಶ್ಚಯವಾದರೆ. , , ಅಲ್ಲಿಗೆ ಒಯ್ಯ ಬಹುದು (ವೀರಯೋ. ೨೭). | 
(<- ಇಂ, Gallows] 
ಗಲ್ಲುಗಂಬ (ನಾ). ಮರಣದಂಡನೆಗೆ ಒಳಗಾದವನನ್ನು ನೇಣು | 
ಹಾಕಲು ನೆಟ್ಟಿ ರುವ ಕಂಬ, ಮರ: ನಿಲ್ಲಿಸಲು ಗೆಜ್ಸ-ಗಂಬ | 
ನಿನಗದುವೆ ಗಲ್ಲು-ಗಂಬ! (ನಿರೀಕ್ಷೆ. ಆಹ). 
[ಗಲ್ಲು* ಕಂಬ, (೮ ಕಂಭ)) 
ಗಲ್ಲುಗಾರ (ನಾ). ಗಲ್ಲಿಗೇರಿಸುವ ಅಧಿಕಾರಿ: ಹತ್ತು ಗಂಟಿಗೆ ಕಾವಲು 
ಗಾರ ಮತ್ತೆ, ಬಂದು, ಮಾಸ್ಕೋವಿನಿಂದ ಗಲ್ಲುಗಾರ ಬಂದಿದ್ದುದಾಗಿ 
ಹೇಳಿ ಹೊರಟುಹೋದನು (ಪುನರು. ೫೦೪). 
[ಗಲ್ಲು *:-ಗಾರ್ಕ (ಆ -ಕಾಅ)] 
ಗಲ್ಲುಮಣೆ, ಗಲ್ಲಿಮಣೆ (ನಾ). ಗಲ್ಲಿಗೇರಿಸುವವನನ್ನು ನಿಲ್ಲಿಸುವ 
ಮಣೆ; ನೇಣುಗಂಬ: ಅವನನ್ನು ಗಲ್ಲುಮಣೆಗೇರಿಸಲಾಯಿತು 
(ರೂಢಿ). ಗೆಲ್ಲಿಮಣೆ : *ಸ್ವಾಮಾ ನಿಮ್ಮ ಚುನಾವಣೆ, ನಮಗೆ ಗಲ್ಲಿಮಣೆ 
ಯಾದರೆ?” ಎಂದು ಅವರು ತಮಗೆ ಬಂದ ಬೆದರಿಕೆಕಾಗದಗಳನ್ನು 
ತೋರಿಸಿದರು (ಗೊಂಡಾರ. ೧೪೫). 
[ಗಲ್ಲು + ಮಣೆ] 
ಗಲ್ಲುಮರ (ನಾ). ಜ ಗಲ್ಲುಗಂಬ: ಪುರೋಹಿತಚುಂಬನಕ್ಕಾಗಿ ಜನರ 
ಮುಂದೆ ಹಿಡಿದ ಮೆರುಗುಪದಕದ ಆ ಹೊನ್ನಿನ ಶಿಲುಬೆ ಆ ಗಲ್ಲುಮರದ 
ಸಂಕೇತನೆಂಬಂಶ ಯಾರಿಗೂ ಹೊಳೆಯಲಿಲ್ಲ ಪುನರು. ೧೭೯); ಬಡಗಿಗಳು 
ಗಲ್ಲುಮರ ನೆಡುತ್ತಿದ್ದುದಾಗಿ ಗುಟ್ಟಾಗಿ ಹೇಳಿಹೋದ (ಪುನರು. ೫೦೩). 
[ಗಲ್ಲು * ನುರ] 
ಗಲ್ಲೆ, (ನಾ). ಮುದ್ದೆ; ಗಟ್ಟ; ಹೆಪ್ಪು; ಗೆಡ್ಡೆ: * ಅ ತಟದ ಗಲ್ಲಿ 
ಉಲ್ಬಮೆನಿಕ್ಕು? (ಮಂಗರಾ. ೯೧-೮) ; ಚೊಲ್ಲೆಯರ್‌ ಗಲ್ಲೆಯಂಬಲಿ 
ಯಂತೆ ನೆಲನಂ ಪತ್ತೆ (ಧರ್ಮಾಮೃ. ೨-೬೯) ; ಫೇನಭೂತಂ ಗಲ್ಲೆ 
ಯಾದಂಥಾ (ಬಾಹಟೀ. ೨-೩-೬೦೭): [ಆ ಗರಣೆ] 
ಗೆಲ್ಲೆ; ಗಲ್ಲ, ಗಲ್ಲಾ (ನಾ). ೧. (ಅಂಗಡಿಗಳಲ್ಲಿರುವ) ಹಣದ 
ಪೆಟ್ಟಿಗೆ: ಒಂದು ದಿನ ಒಬ್ಬ ನೌಕರನು ಗಲ್ಲೆಯೊಳಗಿನ ಹಣವನ್ನು ಎತ್ತಿ 
ಭು ಫರಾರಿಯಾಗಿಬಿಟ್ಟ (ಎಡಹೆ. ೩೪). ೨. ರೊಕ್ಕವನ್ನು ಹಣದ 
ಸೆಟ್ಟಿಗೆಯಲ್ಲಿ ಹಾಕಲು, ಆ ಪೆಟ್ಟಿಗೆಯ ಬಳಿ ಕುಳಿತುಕೊಳ್ಳುವ 
ಸ್ಥಳ, ಜಾಗ: ಕದ ತೆರೆದು "ಗಲ್ಲೆ 'ಯ ಮೇಲೆ ಕೂಡ್ರುವ 
ಹೊತ್ತಿಗೆ, .. ಎಂಕು ಹಾಗೂ ಅವನ ಮಗಳು ಮಂಂಕಾಳಿ ಬಂದರು 
(ಮೂರುದಾ. ೨೫). ಗೆಲ್ಲಿ : ೧. ಸಿರಿಬೀಡಿನಲ್ಲಿ ಕಾಮತರು ಅಂಗಡಿಯ 
ಗಲ್ಲದೆದುರಿನಿಂದಲೇ ಕೂಗಿ (ಹೊಸಕ್ಷಿ. ೫೪) ; ನನ್ನ ಪತಿ. . . ಕೆಲವು ಬಾರಿ 
ಗಲ್ಲದ ದುಡ್ಡನೆತ್ತಿಕೊಂಡು ಎಲ್ಲಿಗೋ ಹೋಗಿಬಿಡುತ್ತಿದ್ದರಂತೆ 
(ಪತಿ. ೧೨). ಗೆಲ್ಲಾ: ೧. ಆ ಕಡಲೆಯ ರಾಶಿಯ ಬಳಿ ಆ ಗಲ್ಲಾದ 
ಹಿಂದೆ ಅದೇ ಆ ಕಟ್ಟೆಯಲ್ಲಿ ಆ ಗೂಡಾರದೊಳೆಗೆ (ಬಿರುಗಂ. ೧೪-೫). 
೨. ರಾಜ ಉಪಹಾರದ ಅಂಗಡಿಗೆ ಬಂದು ಗಲ್ಲಾದಲ್ಲಿ ಕುಳಿತಿದ್ದ ವಕೊಡನೆ 
. ಕೇಳಿದನು (ಕಾವೇರಿ. ೩೨). ೩. ಕಾಳು; ಧಾನ್ಯ: (ಕಿ). 
[< ಹಂ. ಮರಾ. ಗಲ್ಲಾ] 
ಗಲ್ಲೈ (ನಾ). ಚರ್ಮವನ್ನು ಹದಮಾಡಲು. ಆವರಿಕೆಸೊಪ್ಪಿನ ರಸ (4 
ತುಂಬಿದ ಗುಂಡಿ (ಎಸಮೈ. ೩೪11, ೨೨). [?] 


20 


3 


30 


LL 
ಚೊ ಲು MN 
೦ ಟಾ 


೨೪೫೦ 


| ಗಲ್ಲಿ ಗೆಟ್ಟು 


10, ಗೆಲ್ಲೆ ಯೂಸರ್‌ (ಕ್ರಾ. 


| 


ಗವಶೆ 


(ಕ್ರಿ). ೧. ಗಡ್ಜೆಯಾಗು ; ಗರಣೆಗಟ್ಟು ; ಗಡ್ಡೆ ಕಟ್ಟು: 
ಉಲ್ವಂ, wa ಈ ೨ ಗಳಿ ಗಟ್ಟ ದ ನೆತ್ತರು 8 | 
೨. ಗುಂಪಾಗು; ಹಿಂಡುಗಟ್ಟು- ಅಲ್ಲಿಗಲ್ಲಿಗೆ ಗಳ್ಗೆಗಟ್ಟಿರ್ದ ಪೌಜು 
ಗಳೆಲ್ಲವ ಹೊಯ್ದು ಕೆದಜಕ*ಸಿ ಗ ೨೦-೪೧) ; ಪಲ್ಲವಾಧರದಿ 
ಸೇವಿಸಿ ಗಲ್ಲೆ ಗಟ್ಟಿಲು ಗಲ್ಲವೆಂಬಭಿಧಾನವಾಯಿತು (ಕೃನ್ಣಗೋ. ೪-೩೪). 

[ಗಲ್ಲೈ * ಕಟ್ಟು) 

ಗೆಲ್ಲೆಗೆಡೆ (ಕ್ರಿ). ಮುದ್ದೆಯಾಗಿ. ಬೀಳು; ರಾಶಿಯಾಗಿ ಕೆಡೆ: ಗಲ್ಲಿ 
'ಗೆಡೆದರು. ಕೆಲರು ಪಾರ್ಥನ ಕೋಲ ತೋಹಿನಲಿ (ಕುವ್ಯಾವಿ. ೭-೪೭). 

+ ಕೆಡೈ) 
ಡ್ಡೈಮೊಸರು; ಗಟ್ಟಿಮೊಸರು; . ಗರಣೆ 
'ಸೊಸರು | ಬತ್ತು ವಾಲ್ಮಿಸುಪ ಗಲ್ಲೆ ಮೊಸರ್ಮೊದಲಾದ 
ವೆಲ್ಲಮುಂ ಜೋಡಿಸಿ (ಹಾಲಾಸ್ಕ. ೧-೮-೫). [ಗಲ್ಲೈ * ಮೊಸರ್‌) 

ಗಲ್ಲೆ ಸಿ ಯೊಡೆ (ಕ್ರಿ). ಗುಂಪು ಚೆದರು: ಬಿಲ್ಲವರನು ಬೀದಿವರಿದು ಕೊಂದನು 
ಬಂದು ನಿಲ್ಲದೆ ಕವಿವ ಕಾಲಾಳ ಗಲ್ಲೆಯೊಡೆಯೆ [ಪಾಕಾಂ. ಗೆಲ್ಲೆ ಕ್ಲಿ ವಡೆಯೆ) 
ತಿವಿದನು ಗದೆಯವರನು ಚಲ್ಲಪಿಲ್ಲಿಯ ಮಾಡಿದನು 
೧೩-೨೦), [ಗಲ್ಲ + ಒಡೆ] 

ಗೆಲ್ವರ್ಕೆ (ನಾ). ೧. ಕುಡಿಯುವ ಪಾತ್ರೆ; ಪಾನಪಾತ್ರೆ. ೨. ಪಾರ 
ದರ್ಶಕವಾದ ಒಂದು ಖನಿಜ; ಸ್ಪಟಿಕ [ಸಂ.] 

ಗೆಲ್ವೆಂದರ (ನಾ). ಒಬ್ಬಾ ಶ್ಬತನ ಹೆಸರು: ಗಲ್ವೆನ್ನರಂ ಬನವಾಸಿ ನಾಡ 
ನಾ ನಾಗರಖಣ್ಣ ಎಟ್ಟ ತ್ತಕ್ಕೆ ಎಜಚಟ್ಟಿಂ ನಾಳ್ಗಾವುಣ್ಣು 
ಗೆಯ್ಯಲ್‌ (ಎಕ. ೪111, ಸೊರಬ. ಹ 1 951 ?). [1] 

ಗನ್‌ (ನಾ). (ಭಯಸೂಚಕವಾದ) ಒಂದು: ಅನುಕರಣ ಶಬ್ದ: 
ಗವ್ವೆಂದು ಬಾಳನ್ನೇ ಆವರಿಸಿ ಬರುವಂತಿದ್ದ ಆ ಕತ್ತಲು (ರೂಪಸ. fd 
ಅಬ್ಬ 1 ಕತ್ತಲೆ ಗವ್‌ ಎನ್ನುತ್ತಿದೆ (ರೂಢಿ). 

ಗವ್‌ಗವ್‌ಎನ್ನು ಇ ಗರ್ವಗವ್‌ ಎಂಬ ಶಬ್ದಮಾಡು: 
ಗವ್‌`ಗವ್‌' ಎಂದು ಬಗುಳುತ್ತದೆ (ರೂಢಿ). 

ಗವ (ನಾ). ಹಸು; ಗೋವು; ಆಕಳು: ಗವ ಹೂಡಿ ಬದುಕುಮಾಡಿ 
ದವನೆ ಹೊಲಯ (ವಿಸಾಸು. ೬೦-೩). "ಗವ್ಕಿ' ಪರಾ. 

[ಆ ಸೆಂ. ಗೋ) 

ಗನಗಣಬ್ಬೆ(ನಾ). ಒಬ್ಬಾಕೆಯ ಹೆಸರು : ಅತನ ಪ್ರಿಯಪತ್ನಿ ಗವಗಣಬ್ಬೆ 

ಮದರಿಕಲ್ಲನಾಳುತ್ತು x1, ಚಳ್ಳೆ ಕೆ. ೩೩೨೪೦; ಸು ಸ. 
[ಗವಗಣ್ಯ + ಅಚ್ಚೆ] 

ಗವಡಿಗೆ "ಗವಟ್‌ಗ' ನೋ. 

ಗವಡು (ನಾ). (ಉಕ) ಕಿವುಡು. "ಗವಡುಮಾಡು' ಪರಾ. 

[ಆ ಕಿವುಡು?) 
ಗವಡುಮಾಡು (ಕ್ರಿ). ಕಿವುಡುಮಾಡು ; 


(ಕುರಾಸಾಂ. 


ನಾಯಿ 


ಶಬ್ದ ಕೇಳಿಸದಂತೆ 


ಮಾಡು: ಕಿವಿಗಳನ್ನು ಗವಡುಮಾಡುವ ಭಯಂಕರವಾದ ಅಟ್ಟಿ ಹಾಸ 
ದಿಂದ ಗಗನವನ್ನು ಶೆಲೆಕೊಡುವ ಹಾಗೆ ಮಾಡುತ್ತಿದ್ದಹಾಗೂ 
(ಕೋಹಿನೂ. ೮), [ಗೆವಡು + ಮಾಡ್ಕು] 

ಗವಣಿ "ಗವನಿ” ನೋ. 


ಗೆವತ (ನಾ). ೧. ಹಸಿಹುಲ್ಲು; “ಘಾಸ್ಕ ಯವಸ್ಕ ಜವಸ” 
(ನಾಚಿರಾ. ಕ). ೨. ಹುಲ್ಲುಗಾವಲು; ಗೋಮಾಳ: (8). 
[*- ಮರಾ. ಗವತ] 
ಗವತೆ (ನಾ). ಕಳ್ಳ ೈತನ; ಕೊಳ್ಳೆ; ಸುಲಿಗೆ; ದರೋಡೆ : ಇಗ್ಗಲಿಯೂರಾ 
ಗರತಡ ಬ್‌. (ಮೈಆರ. ೧೯೩೦, ೪೦-೭; ಸು. 9ನೆಯ ಶತ). 


[ಆ ಕವರ್ತೆ|] 


ಗವನ ೨೪೫೧ ಗವಸಣಿಗೆಗಳೆ 

ಗವನ (ನಾ). ೧. “ಹೋಗುವಿಕೆ” (ಅನಂನಾ). ೨. ಗಮನ; ೧. ಬೊಂಬಾಯಿ ಗಪುರ್ನ ರ್‌ ಮೇಜರ್‌ ಜನರಲ್‌ ರಾಬರ್ಟ್‌ 
ಲಕ್ಷ್ಯ; ಆಸಕ್ತಿ; ಅವಧಾನ; ಶ್ರದ್ಧೆ: * ಗನನ-ಗಮನ- ಲಕ್ಷ್ಮ? (ರಾಜೇಂದ್ರ. ೨೪) ; ತಿರುಚನಾಪಲ್ಲಿ ಕೋಟಿ ಅರಶಿನವರಿಗೆ ಕೊಡುವಂತೆ 
(ತದ್ಭಳೋ. ೧೦). ಯಿಂಗ್ರೇಜೀ ಗವುರ್ನರ ಸನ್ನದು ಕಳುಹಿಸುವುದಾಗಿಯು (ಹೈದರ. ೬೯). 

[< ಸಂ. ಗಮನ] [+ ಇಂ. Governor] 

ಗವನಗೊಂಗೆ (ನಾ). ಒಂದು 'ಬಗೆಯ ಸಸ್ಯ: ಕರೀಗೊನ್ನೆ,| 5 | ಗನಲ (ನಾ). ೧. ಕಾಡುಕೋಣ. ೨. ಕಾಡುಕೋಣದ ಕೊಂಬು: 

ಭನಂಗಬೀಜ, ಗೆಂಗುಂಗಹೆಂಬು, ಕಂಗೊಂದಿಬಳ್ಳಿ, ಗವನಗೊಂಗೆ * ಮಾಹಿಸಷಶೃಂಗವದು ಗವಲಮಕ್ಕೂಂ ೨ (ಮಂಗರಾ, ೧೩೬-೪೦), 
[ಸೆಂ.] 


ಗನಲಿ "ಗೌವಲೆ' ನೋ. . 
ಗವಲಿಸು (ಕ್ರಿ). ವಾಸನೆಯನ್ನು ಹೆರಡು, ಬೀರು: ವಿಗಂಧಂ 
ಗವಲಿಸದಿರುವದನ್ನು ಮತ್ತೆ ಕೆಲಂಬರು ಪಾಠ ಉಂಟಿಂದರು (ಬಾಹಟೀ. 


ಗವನಿ, ಗವಣಿ (ನಾ). ೧, ಆವರಣ; ಪ್ರಾಕಾರ: ಆ ಮುಗಿಲ ಗವನಿ 
ಯಿಂದೊಳಗೆ (ಮಲ್ಲಿಘು. ೨-೬೭ವ) ; ಗವನಿಯ ಮಲಅಕಿಗೊಂಡಿಟಂವಿಸುವ 


(ಮೈಔಗಿ. ೧೯-೩೫೦). [) | 
ವರ್ಗಳ ಕೈಮಿಕ್ಳು ಮಿಕ್ಕು ತೋಜದವೋಲುಕ್ಕೆ ವಮಿಲ್ಲದೆಚ್ಚು ಪರಿದೇಜು (6) 


ವಾಳ್ಗೆ ಸನ್ನಾಹಮೆನಿಸಿದರ್ಬಿಲ್ಲಾಳ್ಗಳ್‌ (ಪಾರ್ಶ್ವಪು. ೩-೧೪೩) ; ಎಲ್ಲಿ ೨-೧-೨೩ ವ). (ಗವಲು (ಆ ಗೆವುಲು) + -ಇಸ್ಕು] 
ಬಾಗಿಲು ಗವನಿ ಕಾಲುವೆ ಎಲ್ಲಿ ಆಗಳಗುಸೆಗಳು . . . ಅಲ್ಲಿಗಲ್ಲಿಗೆ| |ಗೆಷಲು "ಗವುಲು' ನೋ. 
ಭಟರ ಕಾವಲು ಬಲ್ಲಿತಾಗಲಿ (ಕಾಶಿರಾ. ೨೮-೨). ೨. ಓಣಿ; ಸಣ್ಣ ಗನಸಣಿ (ನಾ). ಇ ಗವಸಣಿಗೆ೧: ರಾಯಕುಲಮಾರ್ತಾಂಡ ಕೊಡಹಿದ 


mma 


ಗನಯಿ, ಗವಾಯಿ (ನಾ). ೧. ಗಾಯಕ; 


ಬೀದಿ; ಗಲ್ಲಿ: ಪಡುವಣ ಗವನಿಯಲ್ಲಿ ಮನೆಯೊಂದು (ಎಇ. ೫11, 
1204) ; ಧರೆಹೆಯನ ತೋಂಟ[ವೂ]ರು ಗವನಿಯಿಂ ಕೆಳಗೆ 
ಸೋಮನಾಥಡೇವರಿಗೆ ಹೋದ ಬಟ್ಟಿ ಯಿಂ (ಕಇ. 11, ೩೮-೪೯ ; 3235). 
ಗವಣಿ: ೧. ಡೆಂಕಣಿಯ ಗವಣಿ[ನಾಕಾಂ. ಗವಣೆ]ಗಳ ಕೋಟಿಯ 
ಕೊಂಕುಗಳ ಕೊತ್ತಳದ ತೆನೆಗಳ ... ದುರ್ಗವನೀ ಕ್ಷಿಸುತ 
(ನಿಭಾಗ. ೧೦-೩೬-೩೫). 

[ದೇ. ॥ ತೆಲು..ಗವನು, ಗವಿನ-ಕೋಟಿಯ ಬಾಗಿಲು] 


೨೧-೪೩; 


ಗವಯ (ನಾ). ೧. ಕಾಡಿನಲ್ಲಿ ವಾಸಿಸುವ, ಗೋವಿನಂತೆ 


ಇರುವ ಒಂದು ಪ್ರಾಣಿ; ಕಾಡೆತ್ತು: ಕೆಲರು ಕರಡಿಯ ಮೃಗನ 
ಗವಯನ ಬಲುಹ ತೋಣುವರೇಜಕಿ ರಕ್ಕಸಬಲವು ಬರುತಿರಲು 
(ಕೌಶಿರಾ. ೨೦-೧೨) ; ಗೆವಯವು ಗೋವಿಗೆ ಸಮಾನವಾಗಿರುವುದು ಎಂಬ 
ವಾಕ [ವನ್ನು ಕಾಡುಮನುಷ್ಮ ನಿಂದ ಕೇಳಿರುತ್ತಾನೆ (ಹಿಂದಸಾ, ೧೪೩). 


15 


ನಿಜದ ಗವಸಣಿಯ (ಉೌಶಿರಾ. ೨-೪೭); ಒರೆಯೊಳಾಯುಧ ವೀಣೆ 
ಗವಸಣಿಯೊಳು ಭರಣಿಯೊಳು ರತ್ನವಿರುವಂತೆ (ಗಗತಾ. ೧೫-೨೬). 

[ದೇ. 1 ತಮಿ. ಕನಿಶನೈ, ಕವುಶನೈ ; ಮಲ. ಕವಿಯನ್‌'; ತೆಲು, 
ಗವಿಸೆನ] 


ಗವಸಣೆಕೆ "ಗವಸಣಿಗೆ' ನೋ. 
ಗವಸೆಣೆಗೆ, ಗವಸಣಿಕೆ, ಗವುಸಣಿಗೆ, ಗೌಸಜಿಕೆ, ಗೌಸಣಿಗೆ (ನಾ). 


೧. ಗವಸು; ಮುಸುಕು; ಹೊದಿಕೆ; ಯಾವುದಾದರೂ ಒಂದು 
ವಸ್ತುವನ್ನು ಮುಚ್ಚಿಡುವ ಸಾಧನ: ರಜನದ್ವಂದ್ವಮೆಂಬೀ ಗದಾ 
ದೆಂಡದಿನುರ್ಚೀದಾಡಿದಂ ಪೋ ಗವಸಣಿಗೆಯ ನೀ ಕೃಷ್ಣಂ (ಜಗವಿ. 
೬-೫೫) ; ಶಿವಪೂಜೆಯ ಕರಡಿಗೆಯಂತಿರ್ದಂ ಶಿವಪೂಜೆಯ ಗವಸಣಿಗೆ 
ಯೊಲಿರ್ದಂ (ಕುಂಬ. ಹ. ೨೫೩-೧೫) ; ಗವಸಣಿಗೆಯನುರ್ಚಿ ನಭೋ : 
ಯುವತಿ ಧರಾವಧುಗೆ ನಲವಿಂದಿದಿಕೊಳ್‌ ತೋಜುವ ಮಂಗಲದರ್ಪಣ 


೨.ಸುಗ್ರೀವನ ಕಪಿಸೇನೆಯ ಒಬ್ಬ ನಾಯಕ: ಗವಯ ... ದ್ವಿವಿದ ವೆಂಬವೊಲೆಸೆದುದು ಚಂದ್ರಬಿಂಬಮಂಬರತಳದೊಳ್‌ (ಮೃಹಾನೆೇ. 
ಮೊದಲಾದ ಪ್ಲನಗಪತಿಗಳು ನಕು ಬಿದ್ದುದು Ase ಮೇಲೆ ೧೪-೫೨೨) ; ಯಂತ್ರ ವನಂದವಿಟ್ಟರು ಗಗನದಲಿ ಗವಸಣಿಗೆಗಳನುಗಿದು 
(ತೊರರಾ. 2). [ಸಂ.] (ಕುವ್ಯಾಆ. ೧೪-೩). ೨. ಕತ್ತಿ ಮೊದಲಾದ ಆಯುಧಗಳನ್ನು 


ಸಂಗೀತಗಾರ: 
ಮುಂಬಯಿಗೆ ಯಾವ. ಗವಯಿ ಬಂದರೂ ಅವರ ಜಲಸಾ ಕೇಳಲು 
ಹೋಗುತ್ತಿದ್ದ (ಸ್ಪಪ್ನಹೊ. ೨೨೩); ; ಓಬ್ಬ ನಿಷ್ಠಾತ ಗವಯಿಯ ಮುಂದೆ 
ತಜ್ಞೆ ಬಾರಿಸುವಾತ ಬರಿದೆ ಕೇಕಾ ಹಿಡಿದು ತನ್ನ ಸ್ಥಾನ ತಿಳಿದವನಂತೆ 
ವರ್ತಿಸುತ್ತಾನೆ (ಯಕ್ಷಬ. ೯೩). ೨. ಸಂಗೀತವಿದುಸಿ ; ಗಾಯಕಿ: 
ಅವಳು ಭಾರಿ ಗವಯಿ. ನಮ್ಮಂಥ ಹುಡುಗರ ಮುಂದೆ ಹಾಡುವಳೇ? 
(ಕನ್ಯಾಬ. ೬೮). ಗವಾಯಿ : ೧. ಊರಮುಂದಿನ ಗುಡಿಯಲಿ 
ಸುಪ್ರಸಿದ್ಧ ಗನಾಯಿಂಗಳ ಸಂಗೀತ ಸಭೆಯು ಕಿಕ್ಕಿರಿಯಿತು(ತಿಂಮತ.೫೭); 
ಪಂಡಿತರಿಗೂ ಶಾಸ್ತ್ರಿಗಳಿಗೂ ಕೀರ್ತನಕಾರರಿಗೂ' ಗವಾಯಿಗಳಿಗೂ 
ವಾದ್ಮಕಾರರಿಗೊ ಸನ್ಮಾನಮಾಡಿ (ಗುರುದ. ೧೩). 
[+ ಹಿಂ. ಗನ್ಫೆಯಾ; ಮರಾ. ಗವಈ] 


ಗವರಿಗೆ "ಗವಟ್‌್‌ಗ? ನೋ. " 
ಗವರ್ನರ್‌, ಗವುರ್ನರ್‌ (ನಾ). ೧. 


ರಾಜ್ಯಪಾಲ: ನಮ್ಮ ಕರ್ನಾಟಕರಾಜ್ಯದಲ್ಲಿ ಕೇಂದ್ರಸರ್ಕಾರದ 
ಪ್ರತಿನಿಧಿಯಾಗಿ ಒಬ್ಬ ಗವರ್ನರ್‌ ಇರುತ್ತಾರೆ (ರೂಢಿ). ಫಿ. ಎಂಜಿನು 
ಗಳಲ್ಲಿ ಹಬೆಯ ಒತ್ತ ತೃಡವನ್ನು ನಿಯಂತ್ರಿಸುವ ಸಾಧನ : ಉಗಿಯ 
ಒತ್ತಾ ವನ್ನು ಬೇಕಾದ ಕ್ರಮದಲ್ಲಿ ಇಡುವಂತೆ ಗವರ್ನರ್‌? ಎಂಬ 
ಬೇರೊಂದು ಸಾಲವ (ಬಾಲಪ್ರ. 1, ೪೭). ಗವುರ್ನರ್‌ : 


ಪ್ರಾಂತ್ಯಾಧಿಕಾರಿಯ ಹೆಸರು | 


30 


45 


ಇಡುವ ಕೋಶ; ಒರೆ: ಒಜಕಿಯೆಂಬುದು ಗನಸಣಿಗೆಯೊಳಲ್ಲದೆ 
ಕೂರಿತು ಕೈದುಗಳ ಕಜಕೆಯೆಂಬುದು ಶಿವಕಂಕದೊಳಲ್ಲದೆ ... ನಾಡೊಳ 
ಗಿಲ್ಲ (ಕುಮುರಾ. ೫೮ ಪೀಠಿಕಾಸಂಧಿ); ಕಂಗನೆ ಕನಲಿ ಗವಸಣಿಗೆ 
ಯಿಂದುಗಿದನು ನಿಜಾಯುಧನ (ಕುವ್ಯಾಬ್ರೋ. ೩-೫೫). ಗವಸಣಿಳೆ : 
೧. ಸೋಣಿಗೇತಳೆ ಗವಸಣಿಕೆ (ಸ ೧-೪೦) ;. ನೀಲಿಗೆ ಆಭರಣ 
ಗಳನ್ನು ಬಿಟ್ಟು ಆಭರಣದ ಪೆಟ್ಟಿಗೆಯ ಗವಸಣಿಕೆಯನ್ನು ತೋರಿಸಿದರೆ 
ಆಣೆ (ಪವಶೀ. ೭೬). ಗೆವುಸಣಿಗೆ: ೧. ಕಡೆಗಡೆಯೊಳೆಸೆದುದಾ 
ಶಿಲೆ ದೇವಾಂಗದ” ಗವುಸಣಿಗೆಯನರೆದೆಗೆದು (ಚಂದ್ರಪು. ೧೨-೧೦೬). 
ಗೌಸಣಿಕೆ: ೧. ಆದರ ಮೇಲಿನ ಈ ಧೂಳಿಯ ಗೌಸಣಿಕೆಯು ಶೀರ 
ತೆಳ್ಳಗಾಗುವುದು ( ಜ್ಯೋತಿಕ್ಯಾ. ೨೬). ಗೌಸಣಿಗೆ : ೧. ಗಾಡಿ ಎತ್ತುಗಳ 
ಬೆನ್ನಿಗೆ ಹೊಬೆಸುವ ಗೌಸಣಿಗೆಗಳಂತಿರುವ ಗೌನುಗಳು (ಯಕ್ಷಬ. ೧೩೬); 
ಗಾಣದ ಎತ್ತಿಗೆ ಗೆಜ್ಜೆಯೇಕೆ ಗೋಣಿಗೆ ಗೌಸಣಿಗೆ ಏಕೆ (ಗಾದೆ). 
[ಗನಸಣಿ + -ಗೆ.! ತುಳು. ಗವಸಣಿಗೆ] 


ಗವಸಣಿಗೆಗಳೆ (ಕ್ರಿ). ಮುಸುಕನ್ನು ತೆಗೆ; ಗವಸನ್ನು ಕಳಚು: 


ಗವಸಣಿಗೆಗಳೆದು' ಕುಡೆ. ನೋಡಿ ವೀಣೆಗಾ ನೃಪತಿ ನೀಡಲಣ್ಮನೆ 

ಕರಪಲ್ಲವಮಂ (ವರ್ಧಪು. ೫-೧೭); ವಸಂತಕನಾ ಪಾವುಡಮಂ ಗವಸಣಿಗೆ 

ಗಳೆಯಡೆಣೆಗೊಂಡಿಬುಸಿದ ಕೈದಳದೊಳ್‌ ತಳೆದು (ಚಿಕವಿ. ೬-೧೭೩ ವ). 
[ಗವಸಣಿಗೆ 4 ಕಳ್ಳಿ] 


ಗೆನಸೆಣಿಗೆದುಡಿಸು 


ಗವಸಣಿಗೆದುಡಿಸು "ಗವಸಣಿಗೆದೊಡಿಸು” ನೋ. 

ಗೆವಸಣಿಗೆದೆಗೆ (ಕ್ರಿ). - ಗವಸಣಿಗೆಗಳೆ: ಪರಮಧೈರ್ಯದ ಮೊದಲ 
ಗವಸಣಿಗೆದೆಗೆದೆಂತೆ ಹರನ ಶಾಂತಿಯ ಜವನಿಕೆಯನೆಯ್ದೆ ತೆಗೆವಂತೆ 
(ಸೇದಿರ. ದೇ. ೬೬-೧೧) ; ಪರರಿಗೆ ಭೇದಿಸುವರಳವಲ್ಲ ಕನಚವನಾದಿಯದು 
ಕೊಳ್ಳೆಂದು ಕೊಟ್ಟಿನು ಗೆವಸಣಿಗೆದೆಗೆದು (ಕುವ್ಕಾ 

[ಗವಸಣಿಗೆ * ತೆಗೆ] 

ಗನಸಣಿಗೆದೊಡಿಸು, ಗವಸಣಿಗೆದುಡಿಸು (ಕ್ರಿ). ಮುಸುಕುಹಾಕು ; 
ಕವಚ ತೊಡಿಸು; ಮುಚ್ಚು: ಚೆನ್ನಿಗನ ನಿಜರೂಪು ಮಾರ್ಪೊಳೆಯೆ 
ಕಂಡು ಕೈಪಿಡಿಗೆ GSR ತನ್ನ ಮಿಸುಪುಸ್ಪರಿಗೆಯಡರಿ 
ತೆಗೆದೀಕ್ಷಿಸಿ (ಜೇರಮ, ೮-೪೩) ; ಕುಚಕೋಕಯುಗಕ್ಕೆ ಮುಖಚಂದ್ರ 
ನತ್ತಣಿಂ ಭೀತಿ ಬೇಡೆಂದೆಳೆವಿಸಿಲ ಆನಗ ಇಲ ಮಿಸುನಿ 
ಅವಕೆಯಂ ತೊಡಿಸಿಯುಂ (ವೃಷವಿ. ೫-೧೪ವ). ಗೆನಸಣಿಗೆದುಡಿಸು : 
ಕುಚಕಮಳಕುಟ್ಮಳಕ್ಕೆ ಮುಖಚಂದ್ರನತ್ತಣಿಂ ಭೀತಿ ಬೇಡೆಂದು 
ಕುಸುಮಶರಂ ಪೊಸನಿಸಿಲ ಗನಸಣಿಗೆದುಡಿಸಿದಂತೆ (ರಾಜಕೇ. ೧-೧೩೫ವ). 

[ಗವಸಣಿಗೆ * ತೊಡಿಸು] 

ಗವಸಣಿಗೆಬಿಗಿ (ಕ್ರಿ). ಮುಸುಕನ್ನು ಹಾಕಿ ಕಟ್ಟು; ಗವಸನ್ನು 
ಅಳವಡಿಸು : ಲಲಿತಚಂಸಕದಳಕೆ ಬೆಳುದಿಂಗಳ ತಗಡ ಪುದಿದಂತೆ 
ಧವಳಾ[೦)ಚಲನೆಸಗಿ ಚಕ್ರದ್ವಯಕೆ ಗವಸಣಿಗೆಬಿಗಿದಂತೆ (ಜೀವಂ ಚ. 
೪-೩). [ಗೆವಸಣಿಗೆ * ಬಿಗಿ] 

ಗನಸಣಿಗೆಯಿಕ್ಕು (ಕ್ರಿ): - ಗವಸಣಿಗೆದೊಡಿಸು: ಪುಳಕದ ಸಾಲ್ಕೆ 
ದೃಷ್ಟಿಯಾದಪುದೆಂದು ಗವಸಣಿಗೆಯಿಕ್ಕುವಂತೆ ಮೈತೀವಿ ಪೊದೆಯಿಸಿ 
(ಬಸರ. ೮-೧೫) ; ಲಿಂಗಮುದ್ರ್ರಯ ಬಂಡಿಗೆ ತರಣಿಕಿರೆಣಂ ತಾಗದೊಲು 
ಗನಸಣಿಗೆಯಿಕ್ಸಿ (ಗುರುಚಾ. ೧೨-೩೯). [ಗವಸಣಿಗೆ + ಇಕ್ಳು] 

ಗವಸಣಿಸು (ಕ. ಮುಸುಕುಹಾಕು; ಹೊದಿಸು; ಮುಚ್ಚು : ಕ 
ತಾಂಗಿದುದು ಗಾಳಿಯಂ ದೆಸೆಯಂ ಗವಸಣಿಸಿದುದು ಮೇಗೆ ಮೊಗೆ 
ದಾಗಸಮಂ ನುಂಗಿದುದೆನೆ ಕಟ್ತಲಿಸಿ ಕರಂಗಿದ ಬಲ್ಲಡನಿ ಕಣ್ಣೆ 
ಪಡೆದುದಗುರ್ವಂ (ಪಂ ರಾಮಾ. ೭-೧೧೪); ಶೇಸಮಹಾನಿರ್ಮೋಕ 
ದಿಂದಂ ಗವಸಣಿಸಿ ಸಮಂತಿರ್ಪುದೊಂದುಗ್ರಕೋದಂಡಂ (ಜಗವಿ.೬-೨೯); 
ಆಳಲ ಮುಕ್ಕು ಳಿಸಿದನು ಮೋಹದೆ ಬೆಳವಿಗೆಯ ಗವಸಣಿಸಿದನು 
(ಕುವ್ಯಾದ್ರೋ. ೮-೩೩); ಕೂಡೆ ಗವಸಣಿಸಿತ್ತು ಗಗನವನೀಡಿಜಕಿದು 
ಕಪಿಸೇನೆ ಸರಳಿನ ಗೂಡಿನಲಿ ಹುಗಿಸಿದನು ಹೊಳಕಿ ಸುರೇಂದ್ರಜಿತು 
ಭಟರ (ತೊರರಾ. ೬-೧೫-೧೫). [ಗವಸಣಿ + -ಇಸ್ಕು] 

ಗೆವಸು, ಗೌಸು (ನಾ). - ಗವಸಣಿಗೆ೧: ಹಗಲೆಲ್ಲ ತಂಬೂರಿಯ 
ಗೆವಸನ್ನೇ ಬಿಚ್ಚುತ್ತಿರಲಿಲ್ಲವಂತೆ (ನಾಕಲಾ. ೬೧); ಶಾಂತಲಾದೇವಿ 
ತೊಟ್ಟಿಲ ಬಳಿ ಸಾರಿ ಗವಸನ್ನು ಓಸರಿಸಿ (ಸವತಿ. ೧೮೭) ; ಗಗನ ಬಿಸಿ 
ಗವಸಾಗಿ ಕೆರೆಗಳಾವಿಗೆಯಾಗಿ ಜಗೆದುಸಿಕೆ ಹೊಗೆಯಾಗಿ ಧಗಧಗಿಸುವಂದು 
(ಮಂಕುಕ. ೫೦೪). ಗಳಿಸು: ಗೌಸುರ್ಚಿ ತಡಹಿ . . . ಥಕಿಥಳರೆಂದು 
ಮದ್ದಳೆಯ ನುಡಿಸಿದ ಮಾರ್ದಂಗಿಕನು (ಜೀವಂಸಾಂ. ೯-೮೨) ; ಗಾಡಿಗೆ 
ಮ್ಮಾಣಗಪ್ಪಟಿದ ಗೌಸು (ಎಕ. ೫1೪, ನಂಜನ, ೨೯೨-೪೮, 1847), 

[ಆ ಕವಿಸು. / ಮರಾ. ಗವಸಣೇವ ಮುಚ್ಚು] 

ಗವಳೆಗಿತ್ತಿ "ಗವಳಿಗಿತ್ರಿ' ನೋ. 

ಗೆನಳಿ| "ಗವುಳಿ' ನೋ. 

ಗೆವಳ್ಳಿ, ಗೌಳಿ (ನಾ). ದನಕರುಗಳನ್ನು ಸಾಕಿ ಜೀವಿಸುವವನು; 
ಗೋವಳ; ಗೋಪಾಲ: ಯಾವ ಗವಳಿಯೂ ಅದನ್ನು ತನ್ನ ಆಕಳು 
ಗಳ ಸಂಗಡ ಕರೆದುಕೊಂಡು ಹೋಗುವುದಿಲ್ಲ (ಫಲಸಂ. ೧). ಗೌಳ್ಳಿ : 
*ಗೌಳಿ-ಗೌಡೀ; ಗೋಪಾಲೀಕ (ತದ್ಭಳೋ. ೧೧). [«- ಪ್ರಾ. ಗೋವಾಲಿ] 


ದ್ರೋ. ೧೦-೪೬). 


| ಗವಅಕಿಗಂಡ (ನಾ). 


ಗೆವಾಂಗ 


ಗೆವಳಿಗ, ಗೌಳಿಗ (ನಾ). ಗೋವಳ; ಗೋಪಾಲ: *ಗವಳಿಗ (ಗೌವಳಗ) 
- ಗೋಪಾಲಕ” (ತದ್ಭಕೋ. ೧೦); ಒಬ್ಬ ಗವಳಿಗನ ಬಳಿಯಲ್ಲಿ 
ಒಂದು ಎಮ್ಮೆ "ಇತ್ತು (ಮುಂಬಯಿ. ೧-೧೯); ಭಗವದ್ಗೀತೆಯೆಂದರೆ 
ee ಶ್ರೀಕೃಷ್ಣನೆಂಬ ಗವಳಿಗನು ಉಪನಿಸತ್ತುಗಳೆಂಬ ಆಕಳುಗಳನ್ನು 
ಹಿಂಡಿ ಅರ್ಜುನನಿಗೆ ಉಣಿಸಿದ ಗೀತಾಮೃತವೆಂಬ ಕ್ಷೀರಾಮೃತ 
(ಭರ್ಮಸಾ. ೧೦೪). ಗೌಳಿಗೆ: ನಂದಿಮಿತ್ರನೆಂಬ. ಗೌಳಿಗನ [ಪಾಕಾಂ. 
ಗೋವುಳಿಗನ] ಮಹಿಷಿಗಳೊಳ್‌ ಕೋಣಂಗಳಾಗಿ ಪುಟ್ಟಿ(ಚಾವುಂಪು.೫೦); 
ತರಳೆ ನೀ ಗೌಳಿಗರ ಮಗಳೆನಬೇಡ (ಕುವ್ಯಾಆ, ಓರಿಇ. ೩೬-೧೦೩) ; 
ಹಿರಿಯರು ಹಾಕಿದ ದಾರಿಯ ಹಿಡಿದು ನಡೆದಿದೆ ಗೌಳಿಗನೆಮ್ಮೆ (ಚಿಂತನ. 
೬೨). [< ಸಂ. ಗೋಪಾಲಕ?) 

ಗವಳಿಗಿತ್ತಿ, ಗವಳಗಿತ್ತಿ, ಗೌಳಿಗಿತ್ತಿ (ನಾ). ಗವಳಿಗನ ಹೆಂಡತಿ ; 
ಗೊಲ್ಲತಿ : (8). ಗವಳಗಿಶ್ತಿ : ಗವಳಗಿತ್ತಿ,, ಹಾಲು ಮೊಸರು ಮಾರು 
ವವಳು (ಕಸ್ತೂ ಕೊ €. ೨೯೧). ಗೌಳಿಗಿತ್ತಿ: ಅಷ್ಟುಹೊತ್ತಿಗೆ 
ದೇವೇಂದ್ರನು ಗೌಳಿಗಿತ್ತಿ ಗಂಗಾಜಲೆಯೊಡೆಸೆ ಹೀರೆಗೆ ಹೇಳಿ ಕಳುಹಿಸಿದನು 
(ಬಂಕಿಮ. ೫೧). [ಗವಳಿಗ + -ಇತ್ತಿ] 

ಗವಲಗೆ "ಗವಟ್‌ಗ? ನೋ. 

ಗವಅಕ್‌ (ನಾ). ೧. ಬುಟ್ಟಿ; ಗೂಡೆ : ಭುವನವೆಲ್ಲವ ನೆಜಕಿ ಧವಳಿಸುತ್ತಿರ 
ಲಿತ್ತಲವನಿಗಧಿಕ ಸಾಸಲೊಳಗೆ ಗವಜಕಯ ಕೈಗತ್ತಿ ಶಿವನ ಮಂಡೆಯ 
ತಾಗೆ ನವಸುಭೆ ಸೂಸಿತು (ಭೈಕವೇ. ೩-೯೦) ; ಬೈೈರವರಾಜನು ತೀವಿದ 
ಘಾಯವೊ ಮೇಣು ಗವ[ಪಾಠಾಂ. ನವಿ]ಜ್‌ಯ ಕೈಗತ್ತಿ ತಾಗಿ ಶಿವ ನಿಮ್ಮ 
ಶಿರದೊಳಗಾಂತ ಘಾಯೆವನೀಗ ವಿವರಿಸಬೇಕು (ಅಮುಸಾಂ. ೬-೧೫). 
"ಗೆವಟ್‌ಗ? ಪರಾ. ೨. ವರ್ತಕರಲ್ಲಿ ಒಂದು ವರ್ಗ, ಗುಂಪು: 
ಗವಜ್‌ ಯುಂ ಗಾತ್ರಿಗರುಂ ಬೀರೆರುಂ ಬೀರವಣಿಗರುಂ ತಂಬುಲಿಗ 
ಸಾಸಿರ್ವ್ವರುಂ (ಸೌಇಇ. X1-i, ೧೪೮-೧೧; 1099) ; ಗವಜಕಿಗಳುಂ 
ಗಾತ್ರಿಗರುಮಯ್ವತ್ತೊಕ್ಳೆಲುಂ (ಕೊಲ್ಹಾಶಾ. ೧೫-೮೬ ; 1186). 

ಗನಣಿಬಣಜಿಗಜ ಗವಟಿಕಿ ೨: ಗವಣಕಿಬಣಜಿಗೆರಲ್ಲಿ ಅಪುತ್ರಿಕ ಧನವು 
ದೇವರಿಗೆ ಸಲ್ಲತಕ್ಕದ್ದು ಎಂದು ತೀರ್ಮಾನವಾಗುತ್ತದೆ (ಕಶಾಅ. ೧೭೮). 
(ದೇ. ॥ ತಮಿ. ಕವಜಕ್ಕಿ; ಮಲ. ಕವಜ] 

ಗನಜಕಿಗೆ, ಗವಡಿಗ್ಯ ಗವರಿಗೆ, ಗವಟಗ (ನಾ). ಬಿದಿರಿನಿಂದ ಗೂಡೆ, 
ಮೊರ ಮುಂತಾದುವನ್ನು ಮಾಡುವವನು; ಮೇದ: ಗವಜಕೆಗರುಂ 
ಗಾತ್ರಿಗರುಂ ವೇಳಕಾಜರುಂ (ಸೌಇಇ. IX-i, ೧೧೮-೫೫; 1057); 
ನಾನಾದೇಶಾಭ್ಯಂತರದೆಂಟುನಾಡ ಪದಿನಲುವರು [ಗವ]ಅಕಿಗರುಂ 
(ಎಇ. XIX, ೩೭-೬; 1144). ಗೆನಡಿಗೆ: ಆಗನಡಿಗನೆನೆ ಮೇದಾರ” 
(ಕಶರ. ೩೦). ಗವರಿಗೆ: (ಸ್ಕಾಂಡರ). ಗೆವಲರಗೆ: “ಗವಜಕಿಗಂ 
ಮೇದನೆನಿಕ್ಕುಂ ನ (ಶಬ್ದಮಂ. ೫೯). 

[ಗವಜಕ + -ಗ್ಯ] 

ಪ್ರಮುಖನಾದ ವರ್ತಕ; ವಣಿಗ್ವರ 
ಆ ಈನೂರ್ವ್ವರು ಮುಖ್ಯವಾಗಿ ಆಸ್ತಳದ ಗವಜಕಿಗಂಡರುಂ ಮುಂಮುರಿ 
ದಂಡಂಗಳುಂ ಕೊಟ್ಟಿ ಧ್ರಂಮ್ಮ ೯ (ಸೌಇಇ. 2೭1-1, ೬೯-೩೦; 1033); 
ಸಾಸಿರೆದೇಳುನೂರು ಗವಜ್‌ ಗಂಡರು ಮುಂತಾಗಿ (ಎಕ. ೪11, ಶಿವಮೊ, 
೧೯-೧೧ ; 1309). [ಗವಜಕಿ + ಗಂಡ] 

ಗೆವಾಂಗ (ನಾ). ಒಂದು ಬಗೆಯ ಕೆಂಪುರತ್ನ: ಗವಾಂಗವೆಂಬುವದು 
ಅನಿಲಗಂಧಿಯಂಬುವದು ಯಿವು ಯರಡು ಬಗೆಯಾದ ಕೆಂಪುರತ್ನವು 
ಶೂದ್ರಜಾತಿಯುು (ಸೌಗಂಧಿ. ೩೬೬-೩೩). [ ಪದದ ಕೊನೆಯಲ್ಲಿರುವ 
"ಗೋ' ಶಬ್ದಕ್ಕೆ ಸ್ವರಾಕ್ಷರಗಳು ಪರವಾದರಿ ಅವಜಾದೇಶ 
ಬರುತ್ತ ಡೆ] [ಸಂ. (ಗೋ. ಅಂಗೆ?) 


ಗೆನಾಂತರ 


ಗೆವಾಂತರ (ನಾ). . ಹುಲ್ಲುಗಾವಲು; ಗೋಮಾಳ (?): grid 
ಮೂಡಣ ಕಲ್ಲಿವೆ ಗೆಡಿಂಬದಿನಾರ್ಕ್ಯವಿದುವೆ ಸಾಯಿರನಾರ್ಕ್ಯಂ dial! 
ದೆಳೆದುಕೊಳುದು ಗಡಿಮೆಲ್ಲ ಬಡಗದೆಸೆಯ ಗವಾನ್ತರದೆೊಳ್‌ (ಸೌಇಇ. ; 
120-1, ೧೧೭-೧೫; 1055). [ಸಂ. (ಗೋ + ಆಂತರ)) 
ಗೆನಾಂಬು (ನಾ). ಗೋಮೂತ್ರ; ಗಂಜಲ: ಫುಲಿಗಿಲ ಕೊಟ್ಟಿ ... 
ಕನಕಂಗಳೆಂಬಿವಂ ಕಲಸೆ ಗವಾಂಬುವಿಂತೆರ(ದು)ಡು ಮೂತ್ರದೊಳಿಂತವ 
ನಟ್ಟು ಕೆಟ್ಟು (ಅಶ್ವಶಾ. ೧೪-೧೪).  [ಸಂ. (ಗೋ + ಅಂಬು)] 
ಗವಾಕ್ಷ (ನಾ). ೧. ಗೋವಿನ ಕಣ್ಣು. ೨, ಮನೆಯಲ್ಲಿ ಗಾಳಿ, 
ಬೆಳಕು ಬರುವುದಕ್ಕಾಗಿ: ಮಾಡಿರುವ ಕಂಡಿ; ಬೆಳಕುಕಿಂಡಿ; 
ಕಿಟಿಕಿ: "ಗವಾಶ್ಚಂ ವಿಜಾಲಕಂ ವಾತಾಯನಂ ಜಾಳಮೆನಲ್‌ ಬೆಳಕ 
ಕಂಡಿಯಕ್ಕುಂ” (ಮಂಗರಾ. ೬೦-೧೪); ಮತ್ತೊಂದು ದಿವಸಂ ನಡು 
ವಗಲರಸನುಂ ಮಹಾದೇವಿಯುಮಿಂತಿರ್ವರುಂ ಪ್ರಾಸಾದದ ಮೇಗಿರ್ದು 
ಗನಾಕ್ಚಜಾಳಾಂತರಂಗಳಿಂದಂ ದಿಶಾನಲೋಕನಂಗೆಯ್ಯುತ್ತಿರ್ಪನ್ನೆಗಂ 
(ವಡ್ಡಾ ರಾ. ೯೩-೮); ವಿವಿಧಮಣಿಕನಕಕೃತಗೃಹಗವಾಕ್ಚಣಾಳಂಗಳಿಂದ 
ಮಾದಂ ಪೊಜಪೊಣ್ಮಿವ ಧೂಪಧೂಮಯಸಪ್ಟಿಗೆ ನವಿೊಸೆದೆ೫ ಗುವುದು 
ಪಾವುಗೆತ್ತಾ ಪುರದೊಳ್‌ (ಅಜಿಪು. ೨-೧೮); ಸತ್ಯಲೆ ಕಾವೃಗಳ ಗವಾಕ್ಚ 
ಗಳಿಂ ಗಗನದೊಳನಂತದರ್ಶನದೆ ಮುಕ್ತಿಯನೊಂದು (ಮಂಕುಕ. ೪೬೦). 
೩. ಸುಗ್ರೀವನ ಸೈನ್ಯದಲ್ಲಿದ್ದ ಒಬ್ಬ ಸೇನಾಪತಿ: ಗವಯ ಶತಬಲಿ 
ಶರಭ ಗಜ ಜಾಂಬವ ಸುಷೇಣ ಗನಾಕ್ಷ ಮುಂದ... ರಾಜಕಾರ್ಯ 
ಕ್ಲಿವರು ನಿಲುವರು (ತೊರರಾ. ೪-೪-೬೧). [ಸಂ. (ಗೋ + ಅಕ್ಷಿ -)] 
ಗವಾಕ್ಷನಿವರ (ನಾ). ಗವಾಕ್ಷದ ತೂತು, ರಂಧ್ರ: ಗವಾಕ್ಚನಿವರ 
ದೊಳೊಳಪೊಕ್ಕು (ರಾಜಶೇ. ೧೨-೩೯ ವ). [ಗವಾಕ್ಚ * ವಿನರ] 
ಗವಾಕ್ಷಿ, (ನಾ). - ಗವಾಕ್ಷ ೨: ಅವು ಗವಾಕ್ಟಿಗಳಂತೆ ತಿದಿಗಳಂದದೆ ತನ್ನ 
ಸುನಿಚಾರದಾಧೀನದಂತೆ '(ವೀಕೈಪು. ೫-೪-೧೨); ನಿಲ್ಲದಾ ಮಾಳಿಗೆಯ 
ನೇಜಕಿ ಸುಗವಾಕ್ಸಿಯೊಳು ಮೆಲ್ಲನವರೆಸಗುವುದ ನೋಡುತಚ್ಛ್ಚರಿವಟ್ಟು 
(ಪ್ರೌಢರಾ. ೭-೪೦); ಸಭೆಯ ಕಾರ್ಯಕಲಾಪಗಳನ್ನು ಗವಾಕ್ಷಿಯಿಂದ 
ನೋಡಿದ ಸುದ್ದಿಗಾರರೊಬ್ಬರು ವರದಿಮಾಡಿದ್ದಾರೆ (ನಾಡಿಗೇ. ೩). 
[ಆ ಸಂ. ಗವಾಕ್ಸ] 
ಗವಾಕ್ಷಿ, (ನಾ). ಒಂದು ಬಗೆಯ ಗಿಡ: “ಚಿತ್ರಾ, ಗವಾಕ್ಷೀ, | 
ಗೋತುಂಬಾ - ಹೆಮ್ಮರಕ್ಕೆ ಹೆಸರು” (ಸಿದ್ಧಾಂತಿ. ೧೩೦). ೨. “ಗಿರಿ |30 
ಕರ್ಣಿಗಿಡ ; ಮೆಕ್ಕೆಗಿಡ (ಆನಂನಾ). (ಸಂ. ಗವಾಕ್ಷೀ) 
ಗವಾಧಿಪ (ನಾ). ೧. ಹಸುಗಳ ಒಡೆಯ; ಗವಳಿಗ. ೨. ಗೂಳಿ; 
ವೃಷಭ: ಗೆವಾಧಿಪನದೆಲ್ಲಮಂ ಕೇಳ್ದು (ಪಂಚತಂ. ೧೬೬-೭). 
[ಸಂ. (ಗೋ + ಅಧಿಪ)) 
ಗವಾಧಿಪತಿ (ನಾ). - ಗವಾಧಿಪ೧: “ಗೋಸ್ವಾಮಿ ಗವಾಧಿಪತಿ ತಾನವಂ | 55 
ಗೋವಳೆಗೆಂ? (ವಸ್ಮುಕೋ, ೯೧-೧೪).  [ಸಂ. (ಗೋ * ಅಧಿಪತಿ)) 
ಗವಾಮಿಷ (ನಾ). ಹಸುವಿನ ಮಾಂಸ, -ಬಾಡು : ತೆಗಪಿ ಮೊದಲಲ್ಲಿ 
ಮತ್ಸ್ಯಾಂಬು ಗನಾನಿಷಮಗುರು ಸಿಂಡಿಯೆಂಬಿನಿತುವನಿಕ್ಕುಗೆ ಜಂಬುಕ 
ಮಾಂಸನುಸಿಕ್ಕುಗೆ ಮೊದಲೊಳ್‌ ಮಾದುಪಳದ ಕಾಯರ್‌ ತುಜುಗಿರ್ಕುಂ 
[ಸೆಂ. (ಗೋ + ಅಮಿಷ)] 


5 


ಎ 
೦ಎ 


(ಲೋಕೋಪ. ೬-೩೪). 
ಗವಾಯಿ "ಗವಯಿ' ನೋ. | 
ಗೆವಾರ "ಗಮಾರ? ನೋ. | 
ಗವಾಸ್ಪದ (ನಾ). ದನಕರುಗಳಿಗೆ ಮೇಯಲು ಅವಕಾಶವಿರುವ; 

ಸ್ಥಳ; ಹುಲ್ಲುಗಾವಲು: ಅಕ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಂದಲ್ಲಿ | 

ಗಲ್ಲಿಗೆ... ಗವಾಸ್ಟ್ರದಗಳಿ0 ನದಗೆಳಿಂದಾ ದೇಶಮೊಬ್ಪಿರ್ದುದು 45 

(ಚಿಬಪು. ೧೧-೪). (ಸಂ. (ಗೋ ಆಸ್ಪದ)) 


40 


೨೪೫೩. 


ಗವುಂಡಬಳ 


ಗನಿ, (ನಾ). ಆಕ್ರಮಿಸುವಿಕೆ; ಮೇಲೇರಿಹೋಗುವಿಕೆ; ಆಕ್ರಮಣ: 
ಅವನಿಪಾಲನ ಗನಿಯ ಘಾಡಿಕೆ ಜೊ €ಡಿಹಿತು ಗೀರ್ವಾಣರಾಲಿಗಳ 
(ಕುವ್ಯಾಕ. ೧೫-೧೬). "ಕವ್ಮಿ' ಪರಾ. [೮ ಕವಿ) 

ಗನ್ಮಿ (ನಾ). ೧. ಬೆಟ್ಟಿಗಳ ಸುತ್ತುಮುತ್ತಿನ ದೊಡ್ಡ ಬಿಲ; ಬಂಡೆಯ 
ಪೊಟರೆ; ಗುಹೆ: ಇದು ಬಗ್ಗ ಸಾರ್ದ ಗನಿ (ಕಾಘಡ. ೧೭-೬೮); 
ಮೇಲಣ ಗವಿ ಬಸವಲಿಂಗದೇವರ ಶಿಸ್ಕರು (ಎಕ. ೪11, ಶಿವಮೊ. ೨೯-೬; 
1712) ; ಹುಲಿಯು . » . ನೆಟ್ಟಗೆ ಹಸಿವೆಯಾಗುವ ತನಳ ಸುನ್ಮುನೆ 
ತನ್ನ ಗೆವಿಯೊಳಗೆ ಬಿದ್ದುಕೆೊಂಡಿರುತ್ತದೆ (ಮುಂಬಯಿ. ೫-೩೬) ;' ಗವಿ 
ಯಿಂದ ಹೊರಕ್ಕೆ ನುಗ್ಗಿದೆನು (ಪಾಶ್ಚಾಪು. ೧೩). ೨, ನೆಲೆ; ಆಶ್ರಯ 
ಸ್ಥಾನ: “ಹಕ್ಕೆ ಗನಿ ಗರಡಿಯಾಡುಂಬೊಲಂ ಗೊತ್ತು ನೆಲೆಯಕ್ಕು? 
(ಕಬ್ಬಿಕೈೆ. ೬೬೩); *ಗವಿ ಗರುಡಿ... ಆಡುಂಬೊಲನೆನಲೈಯಾಶ್ರಯ 
ನಾಮ” (ಶಬ್ದಮಂ. ೫೯). 

(ಜೀ. ॥ ತಮಿ. ಕೆವಿ; ತುಳು. ತೆಲು. ಗವಿ. / ಸಂ. ಗುಹಾ] 

ಗೆನ್ನಿ (ನಾ). ಹಸು; ಆಕಳು: ತರಿಸಿ ಹೋರಿಯ ಗವಿಯ ಗೂಳಿಯ 

ಬರಿಸಿದನು (ಕುವ್ಕಾಅ. ೧೭-೩೭). 
[೮ ಸಂ. ಗೋ) 

ಗವಿಕಲ್ಲತಿ (ನಾ). ಗೋರಿಕಲ್ಲು; ಮಸಣಗಲ್ಲು (?) : ಮಕ್ಕಳಿರ್ವ್ಯರೆ 
ಕಲ್ಲ ಮಡಿಸಿದನ್ನಂನ್ಸ್ನ ಗವಿಕಲ್ಲ ಮಾಡಿಸಿದ ರೋಣವ ಪಡೆದರ ಮಗ 
(ಸೌಇಇ. 201-1, ೩೫-೭; 955). "ಗೊಪೆ' ಪರಾ. 

(ಗನಿ? * ಕಲ್ಲು (ಆ ಕಲ್‌,)] 

ಗನಿಗತ್ತಲೆ "ಗನಿಗಲ್ತಲೆ' ನೋ. 

ಗನಿಗಟ್ತಲೆ, ಗವಿಗತ್ತಲೆ (ನಾ). ೧. ಗವಿಯೊಳಗಿನ ಕತ್ತಲೆ. 
೨. ಗಾಢವಾದ ಕತ್ತಲೆ; ಕಗ್ಗತ್ತಲೆ: ಅವನ ಪೆಗಲೆಣೆಯ 
ಕೆಳೆಯರನ್‌ ಟಾಟರಸ್‌ ಗನಿಗಬ್ಬಲೆಯಿರುಳ್‌ ಮುಚ್ಚಿ ಮುಸುಕಿರ್ದಪುದು 
(ಬದ್ಧಪ್ರ. ೧೩-೨೬೩). ಗವಿಗತ್ತಲೆ : ಎಲ್ಲರನ್ನೂ ಟಾರ್ಟರೆಸ್‌ ಅಡಿನೆಲದ 
ಆಳದ ಗವಿಗತ್ತಲೆಯಲ್ಲಿ ಸೆರೆಯಿಟ್ಟನು (ಬದ್ಧ ಪ್ರ. ೫! ಪೀಠಿಕೆ). 

[ಗನಿ * ಕಟ್ತಲೆ) 

ಗನಿಗೊಳ್‌ (ಕ್ರಿ). ೧. ಗುಹೆಯಲ್ಲಿರು. ೨. (ಆಲಂ) ಗುಪ್ತವಾಗಿರು; 
ಅಜ್ಞ್ವಾತವಾಗು : ಆಗಿನ ಚಾಳುಕ್ಕಚರಿತ್ರೆ ಇನ್ನೂ ಗನಿಗೊಂಡಿರು 
ವುದರಿಂದ - ನುರಿತ 'ಚರಿತ್ರವಿದ್ವಾಂಸರಿಗೊ ಸುಲಭವಲ್ಲ (ನಾಡೋಜ. 
೧೫೭). [ಗೆನ್ಮಿ + ಕೊಳ್‌] 

ಗನಿಲಿಪಿ (ನಾ). ಗವಿಗಳಲ್ಲಿನ ಶಿಲಾಶಾಸನಗಳಲ್ಲಿ ಕಂಡುಬರುವ 
ಒಂದು ಬಗೆಯ ಪ್ರಾಚೀನಲಿಪಿ: "ಕ?ನರ್ಣವನ್ನು ಮೂಲತಃ 
ಅಶೋಕಲಿಸಿಯಲ್ಲಿ . . . ಬರೆಯುತ್ತಿದ್ದರು... ಅನಂತರ ಇದೇ 
"ಗವಿಲಿಪಿ' ಯಲ್ಲಿ ಹೆಚ್ಚು ಕಡಿವೆಂ,. : ಹೀಗಾಯಿತು (ಭಾಷಾಶಾ. ೧೦೩). 

[ಗದ್ದಿ * ಲಿಪಿ) 


ಗವಿಸು (ಕ್ರಿ). ಮುಸುಕು; ಮುತ್ತು: ಕವಿದೆಸಲಿಡಲಿಜಕಿಯಲು 


ಕೈಕೊಳ್ಳದೆ ಗನಿಸಿಯೈೆತಹ ಕಿರಾತರ ತವೆ ಸೀಳ್ದೆತ್ತಿ ಪರ್ವಿತು. . . ಪಂದಿ 
(ಸೊಬಸೋ. ೧೧-೭೦). [< ಕವಿಸು]) 

ಗವುಂಜು "ಕವಿಂಜ' ನೋ. 

ಗವುಂಡ "ಗಾಮುಂಡ' ನೋ. 

'ಗವುಂಡತೆನ (ನಾ). ಗೌಡನ ಅಧಿಕಾರ, ವೃತ್ತಿ, ಕರ್ತವ್ಯ; 


ಗೌಡಿಕೆ: ಇಡುಗುರ ಗವುಣ್ಣತನದೆಕಯ್ಯ` ಅದ್ದಿಯಾಸಳ್ತಿ ಯೊಳ್‌ 
ತುಜುಗೊಳೊಳ್ಳತ್ತ (ಎಕ. ೫1೪, ನಾಗೆಮೆಂ, ೧೧೧-೩; ಸು. 961). 
[ಗವುಂಡ (ಆ. ಗಾಮುಂಡೆ) + -ತನ] 
ಗವುಂಡಬಳೆ "ಗವುಂಡವಳ' ನೋ. 


ಗವುಂಡಯ್ಯ 


ಗೆವುಂಡಯ್ಯೆ (ನಾ). ಒಬ್ಬಾತನ ಹೆಸರು : ಗವುಣ್ಣಯ್ಮ ನಾಳ್ಗವು[ಡು] 
ಗೆಯೆ (ಎಕ. ೪111, ಸೊರಬ. ೨೩೪-೯; 999). 
[ಗವುಂಡ (ಆ. ಗಾಮುಂಡ) * ಆಯ್ಕ] 
ಗೆವುಂಡವಳೆ, ಗವುಂಡಬಳ (ನಾ). ಗೌಡಿಕೆಗಾಗಿ ಕೊಡುವ ಮಾನ್ಯ: 
ಚವುಣ್ಣ ಗಾವುಂಡನ ಗವ್ರುಂಡವಳದಿಂ ಮೂಡ ಕರಭೂವಿಂಯಿಂ (ಸೌಇಇ. 
21-11,೧೫೫-೪೮ ; 1104). ಗೆವುಂಡಬಳೆ: ಗವುಣ್ಣಬಳದಿಂ ಬಡಗ 
ರಾಜಬೀದಿಯಿಂ ತೆಂಕ ನಾಲ್ಕು ಗೋಂಟಿಗಂ ಕಿನ್ನರಿಗಲ್ಲ ಗುಡ್ಡೆ ನಾಲ್ಕು 
.(ಮುಂಬರಾ. 2೭1, 3೪೨-೪೨; ಸು. 1060). 
[ಗವುಂಡ (೮ ಗಾಮುಂಡ) + -ವಳ] 
ಗವುಂಡಿ "ಗಾವುಂಡಿ' 'ನೋ. 
ಗವುಂಡಿಕೆ "ಗಾವುಂಡಿಕೆ' ನೋ. 
ಗವುಂಡು "ಗಾಮುಂಡ' ನೋ. 
ಗವುಗೆ (ನಾ). ಒಂದು ಬಗೆಯ ಬತ್ತ; “ಶಾಲಿ” (ಗಂಗಾಮ. ಕಿ). [?) 
ಗವುಜಿ "ಗೌಜು? ನೋ. 
ಗವುಜು, "ಗೌಜ್ಮು' ನೋ. 
ಗೆವುಜ್ಮು "ಕವಿಂಜ' ನೋ. 
ಗೆವುಜುಗ "ಕವಿಂಜ' ನೋ. 
ಗವುಟು, ಗಮಟು (ನಾ). ಗಬ್ಬುವಾಸನೆ; ಅಸಹ್ಯವಾಸನೆ: ಅದ 
ರಿಂದಲಾದರೂ ಕುರಿಹಾಲಿನ ಗವುಟು ಮುಚ್ಚಬಹುದಲ್ಲ (ಕೆಲನೆ. ೩೩೬). 
ಗಮಟಿ: ಆತನು ಗಮಟು ನಾರುತ್ತಿದ್ದ ಬಟ್ಟಿಯನ್ನು ಹಾಕಿಕೊಂಡಿದ್ದ 
(ರೂಢಿ). [೮ ಕಮಟು] 
ಗವುಡ, “ಗಾಮುಂಡ' ನೋ. 
ಗೆವುಡ್ಯ (ನಾ). ಒಂದು ಬಗೆಯ ಸಸ್ಯ: ಕಲ್‌ಗರಿಕೆ, ಡಾಲ್‌ಮರ, 
ಗವುಡ, ಮದಗಿರಿಬೇವು (ಮೈಡಗಿ. ೨೧-೩೮೦). (2) 
ಗವುಡಗಿತ್ತಿ (ನಾ). ಗೌಡನ ಹೆಂಡತಿ: (೪). 
[ಗವುಡ (ಆ. ಗಾಮುಂಡ) + ಇಗಿತ್ತಿ) 
ಗೆವುಡತನ (ನಾ). ಗ್ರಾಮಾಧಿಪತ್ಯ ; ಗೌಡಿಕೆ: (8). 
[ಗವುಡ್ಕ (ಆ ಗಾಮುಂಡ) + -ತನ] 
ಗವುಡಸಾನಿ (ನಾ). ಐ ಗವುಡಗಿತ್ತಿ: (ಕಿ). 
[ಗವುಡ್ಕ (ಆ ಗಾಮುಂಡ) + ಸಾನಿ] 
ಗವುಡಿ, "ಗಾವುಂಡಿ' ನೋ. 
ಗವುಡಿ, (ನಾ). ಒಂದು ಬಗೆಯ ಸಸ್ಯ: ಹಾಡಗ, ಬಿಳೀಚಳ್ಳೆ, ಗವುಡ 
(ಮೈಡಗಿ. ೨೪-೪೫೧). [1] 
ಗವುಡಿಕೆ "ಗಾವುಂಡಿಕೆ' ನೋ. 
ಗವುಡಿತಿ "ಗಾವುಂಡಿತಿ' ನೋ. 
ಗವುಡು "ಗಾಮುಂಡ' ನೋ. 
ಗೆವುಡುಗೊಡಗೆ, ಗಉಡುಗೊಡಗೆ (ನಾ). ಗೌಡನಿಗೆ ಆತನ 
ಸೇವಾಕಾರ್ಯಕ್ಕಾಗಿ ಬಿಟ್ಟುಕೊಟ್ಟಿರುವ ಜಮಾನ್ಕು --ಮಾನ್ಯದ 
ಭೂಮಿ. ಊರೊಟ್ಟಿನ ಸೇವೆಗಾಗಿ ಹಿಂದೆ ಸರ್ವಮಾನ್ಯವಾಗಿ 
ಜಮಾನನ್ನು ಬಿಡಲಾಗುತ್ತಿತ್ತು : ಹೊನ್ನಗವುಡಂಗೆ ಗವುಡುಗೊಡಗೆ 
ಯಾಗಿ . . . ನೂರಹತ್ತು ಮೆಟ್ಟಿನ ಗದ್ದೆ (ಎಕ. ೫11, ತುಮಕೂ. 
೨೬-೧೧; 1297); ಕೇಶವನಾಥ ಅರಸರು ಕೊಟ್ಟಿ ಗವುಡುಗೊಡಗೆ 
(ಮೈಆರಿ. ೧೯೩೮, ೬೪-೫; 15ನೆಯ ಶತ). ಗಉಡುಗೊಡಗೆ : ಶ್ರೀ 
ತೊಳಸಿಯ ಬನಕ್ಕವಾಗಿ ಗೆಉಡುಗೊಡಗೆಯಲು ಗದ್ಮಾಣವಯ್ಯ್ತತ್ತ ೦ 
ಕೊಟ್ಟು (ಎಕ. ೪1, ಚಿಕ್ಕಮ. ೨೧-೩೧ ; 1178). 
[ಗವುಡು (ಆ ಗಾಮುಂಡ) + ಕೊಡಗೆ (ಆ ಕೆೊಡಂಗೆಯ್‌,)] 


೨೪೫೪ 


ಗವೇಹಿತ 


ಗೆವುದ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀಸಿರದ ದೇವೆಜಕಿಯರೆ 
ಮಗ ದಾವಣ ಗವುದದ ಮಹಾಜನಕ್ಕೆ ಕೊಟ್ಟದು ಶಾಲೆ (ಎಕ. ೪1, 
ಶಿಕಾರಿ. ೪೫(b)-೩೩; ಸು.890 7); ಸ್ವಸ್ತಿಶ್ರೀ ಸಾನ್ತರಶರ್‌ ರಾಜ್ಯಂಗೆಯ್ಕೆ 
ವೊಲಕ್ಸಿಳಿನ ಗವ್ರುದದ ಮಹಾಜನಕ್ಕೆ ಶಾಲೆ ಕೊಟ್ಟಿದಂ (ಎಕ. ೪11, 

3 ಶಿಕಾರಿ. ೪೫(b)-೩೫ ; ಸು. 8907). [?) 
ಗವುರ್ನರ್‌ "ಗವರ್ನರ್‌? ನೋ. 
ಗವುಲಿ "ಗೌವಲೆ' ನೋ. 
ಗವುಲು, ಗವಲು, ಗೌಲು (ನಾ). ೧. ವಾಸನೆ; ಕೆಂಪು: ಏನೋ 

ಗವುಲು ಬರುತ್ತಿದೆ (ರೂಢಿ). ೨. ಕೆಟ್ಟವಾಸನೆ; ಗಬ್ಬುನಾತ: (ಕಿ). 

10 ಗನಲು: ೧. ಕೋಣನ ಗವಲು ತಾಗಿ ಕಾಮಧೇನು ಕೆಡುತ್ತದೆ 

(ಕೋಲಶಾಂ.೪೨-೩೨); ಗಾಢಮಾಂಸದ ಗವಲಿದೆಂದರು ಗೋಪನಂದನರು 
(ನಿಭಾಗ. ೧೦-೧೨-೨೪) ; ಹೊಸಮನುಷ್ಮರ ಗವಲಿಗೆ ಗಳ್ಳಿಕ್ಕುತ 
ಮುಸುಕಿ ಮುಂಬರಿವ ಶುನಿಗಳು ಎಸೆದುವಾ ದಂಡಿನೆಡ್ಚ ಆಕೆಯ 
ಕಾವಲೊಂದೆಸಕವನೇನವಣ್ಣಿಸುವೆ (ಕಂನವಿ. ೧೯-೨೪). ಗೌಲು: 
13 ೧. *ಗೌಲು-ಗವಲು; ಕಲೆ; ನಾತ? (ಜಾನಕೋ. ೫೨). 
[ಡೇ. ॥ ತಮಿ. ಕವುಲ್‌, ಕಾಲ್‌ ; ತೆಲು. ಗವಲು, ಗೌಲು] 
ಗೆವುಸಣಿಗೆ "ಗವಸಣಿಗೆ' ನೋ. 
ಗವುಳಿ, ಗವಳಿ, ಗೌಳ್ಳಿ (ನಾ). ಪಲ್ಲಿ; ಹಲ್ಲಿ: *ಗವುಳಿ-ಹಲ್ಲಿ* 
(ಜಾನಕೋ. ೪೬). ಗವಳ್ಳಿ, : (8). ಗೌಳಿ : ಹರಡೆ ಹಂಗಂ ರಾಸಭಂ 
ದರ್ದುರಂ ಗೌಳಿ ದರುಶನ ಸ್ವರನನಾ ವಾಮಭಾಗದೊಳೀಯೆ ... 
ಚೇರಮಕ್ಷಿತೀಶಂ ಕೂರ್ತು ಪೊಜಮಟ್ಟಿನು (ಡೇರಮ. ೧೦-೩); 
ಅರಸನು ಗೌಳಿಯ ಶಕುನವ ಕೇಳುತ (ಸೌಗಂಪ. ೧೦-೩೮); ಟಿವಳಿಗಾರನ 
ಮೈಮೇಲೆ ಗೌಳಿ ಬಿತ್ತು (ಗಾದೆ). 
[ದೇ. ॥ ತನಿ. ಕವುಳಿ, ಕೌಳಿ; ಮಲ. ತುಳು. ಗೌಳಿ; ಕೊಡ. 
ಗವ್ಳಿ; ತೆಲು. ಗವುಲಿ, ಗೌಳಿ) 

| ಗವುಳು "ಗವುಲು' ನೋ. 

[ಗವೇಂದ್ರ (ನಾ). ಶ್ರೇಷ್ಠವಾದ ಎತ್ತು; ಉತ್ತಮವಾದ ಗೂಳ್ಳಿ 
—ಬಸವ: ಧ್ವಜಂ ಗರುಡ ಗವೇಂದ್ರ ಮೃಗೇಂದ್ರ ಹಂಸ... 
ಲಾಂಛನಮಪ್ಪ ದಶನಿಧದಿನೆಸೆದು (ಅಜಿಘು. ೬-೨೦ ನ); ಗನೇಂದ್ರ 
ಕಂಧರನಿಭದ್ವಿ್ಮಧೃನಿಂದಿಂದಿರೋಜ್ಜ್ವಳಕೇಶಂ ಧರೆಣೀಶಸೂನು ತಳೆದಂ 
ಸಾಶ್ಚರ್ಯಸೌಂದರ್ಯಮಂ (ಚಂದ್ರಪು. ೪-೭). 

[ಸೆಂ. (ಗೋ + ಇಂದ್ರ)] 

ಗೆವೇಕ್ಷಣಾಲಯ (ನಾ). ಗ್ರಹನಕ್ಷತ್ರಾದಿಗಳ ಗತಿ ಮೊದಲಾದು 
ವನ್ನು ಪರೀಕ್ಷಿಸಲು ಉಪಯುಕ್ತವಾದ ಉಪಕರಣಗಳಿಂದ 
ಸಜ್ಜಿತವಾಗಿರುವ ಶಾಲೆ; ಖಗೋಳಸಮಿನಾಕ್ಷಾಲಯ : ಪ್ರಪಂಚದ 
ಮಾಡೆಂದು ಹೆಸರಾಂತ ಈ ಪ್ರದೇಶದಲ್ಲಿ ರಶಿಯಿದ ಸೈನ್ಸ್‌ ಎಕೆಡೆಮಿ 
ಯವರ ಪಾಮಾರ ಗವೇಕ್ಷಣಾಲಯವಿದೆ (ಏಶಿಸಂ. ೧೧೪). 

[ಸಂ. (ಗೋ + ಈಕ್ಷಣ * ಅಲಯ)] 

ಗನೇಧು (ನಾ). ಕಾಡುಗೋಧಿ : “ಗವೇಧುಃ, ಗವೇಧುಕಾ - ೨ ಕಾಡು 
ಗೋಧಿ” (ಬದ್ಮಾಂತಿ. ೨೪೧). [ಸೆಂ.] 

ಗವೇಧುಳೆ (ನಾ). - ಗವೇಧು: (ಕ). [ಸಂ. ಗನೇಧುಕಾ] 

ಗನೇಶ್ಚರ (ನಾ). ದನಗಳ ಒಡೆಯ ; ಗೋಸ್ವಾಮಿ ; ಗೋಪಾಲಕ. 

(ಸಂ. (ಗೋ + ಈಶ್ವರ;) 

ಗವೇಷಣೆ (ನಾ). ಹುಡುಕುವುದು ; ಅನ್ವೇಷಣ ; ಕಂಡುಹಿಡಿಯು 
ವುದು; ಸಂಶೋಧನೆ: (ಕ). (ಸೆಂ. ಗವೇಷಣಾ] 

ಗವೇಸಿತ (ಗು). ಹುಡುಕಲ್ಪಟ್ಟ ; ಕಂಡುಹಿಡಿದ. [ಸಂ.] 


25 


40 | 


«3 


ಗವ್ಯ ೨೪೫೫ 


ಗವ್ಯ ' (ಗು). ೧. ಹಸುವಿಗೆ ಸಂಬಂಧಿಸಿದ ಅಥವಾ ಗೋವಿನಿಂದ | | 
ದೊರಕುವ: ಗೋಪಕದಂಬಕಮಿಂದು ಗನ ಮಾಹಿಷರಸಸಂಕುಳಂ 
ಬೆರಸು ಕಾರ್ಮುಕಪೂಜೆಗೆ ಬರ್ಪುದು (ಜಗವಿ. ೫-೬೪); ಗವ್ಮಂ ಕವಿಕುಳ | 
ತಿಳಕನ ಕಾವ್ಮದವೊಲ್‌ ನವ್ಯಮನುಪಮಂ ಬುಧಜನ ಸಂಸೇವ್ಯಮೆನಿಸಿರ್ದ | | 
ಫೃತದಿಂ' ಭವ್ಮೇಂದ್ರರ್‌ ವಿಭುಗೆ ಮಾಡಿದರ್‌ ಮಜ್ಜನಮಂ (ಪಾರ್ಶ್ವಶ. | 3 | 
೧೪-೭೭). (ನಾ). ೨. ಹಸುವಿನಿಂದ ದೊರಕುವ ಹಾಲು, ಮೊಸರು, | | 
ಗಂಜಲ ಮೊದಲಾದುವು: ದ್ರನ್ಮವಿದ್ದವನಲ್ಲಿ ಹನ್ಮವಾದರೂ ಗವ್ಯಕ್ಕೆ 
ಮಾತ್ರ ಬಡತನ (ಗಾರೆ). "ಪಂಚಗವ್ಯ? ಪರಾ. [ಸಂ.] | 

ಗವ್ಯೂತ (ನಾ). ಜ ಗವ್ಯೂತಿ ೧. [ಸಂ.] i 

ಗವ್ಯೂತಿ (ನಾ). ೧. ಒಂದು ದೂರದ ಅಳತೆ; ಎರಡು ಕ್ರೋಶದಷ್ಟು |10 
ದೂರ. ಸುಮಾರು ಐದು ಕಿಲೋಮಾಟರುಗಳಷ್ಟು ದೂರ: 
ನಗರಾದುತ್ತರಸ್ಕಾಂದಿಶಿ ಗವ್ಯೊತಿ ಪ್ರಮಾಣವ್ಮವಸ್ಥಿತ (ಸೌಇಇ. XX, 
೭-೧೫ ; 755) ; ಅಂತು ಗಂಗಾದ್ವಾರದೊಳ್‌ ಚತುರಶ್ರಷಣ್ಣವತಿಗವ್ಮೂತಿ 
ಪ್ರಮಾಣದೊಳ್‌ ಬೀಡಂ ಬಿಟ್ಟು ಚಕ್ರೇಶ್ವರನಿರ್ಪುದುಂ (ಶಾಂಕಿಪು.| | 
೧೦-೧೬೬ ವ) ; ನೆಟ್ಟಿನಿಲ್ಲಿಗೇಕಗವ್ಕೂತಿ ಪ್ರಮಾಣಾಂತರದೊಳ್‌ (ಪಷ್ಪಪು. 15 
೬-೧೭ ವ). ೨. ಹುಲ್ಲುಗಾವಲು; ಗೋಮಾಳ. [ಸಂ.] 

ಗನೈೆ (ನಾ). ದನಗಳ ಗುಂಪು: (8). (ಸಂ. ಗವ್ಯಾ) 

ಗೆವ್ವರ "ಗಂಹರ' ನೋ. 

ಗವ್ವಳಿಕೆ (ನಾ). ಕುಗ್ಗುವಿಕೆ ;-ವಿಶೈಕ್ತಿ; ದೌರ್ಬಲ್ಯ : ಯೌವನವೊದಗಿ | 
ದಾಗ ಏನೆಂದರೂ ಅಪ್ಪ ಅವ್ವಣ್ಣನೆಂದು ನಸುನಗುತ ಗೆನ್ವಳಿಕೆ (20 
ವೃದ್ಧಾಪ್ಮ ಬಂದೊದಗಲು ಇವನ ಬವ್ವನ ತೆರೆದಲಾಡಿಪರೋ 
(ವಿದಾಕೃ. ೪೮-೫). 

[4-ಮರಾ. ಗಾಬಾಳ್‌ ಜೀರ್ಣವಾಗಿ ನಿರುಪಯೋಗಿಯಾದ ವಸ್ತು] 
ಗಷ್ಟು "ಗಸಟು' ನೋ. 
ಗಸಗೆಸ (ನಾ). ಒಂದು ಅನುಕರಣ ಶಬ್ದ. "ಗಸಗಸನೆ' ಪರಾ. |೩ 
ಗಸಗಸ ತಿಕ್ಕು - ಬೇಗಬೇಗನೆ ಉಜ್ಜು : ಪಾತ್ರೆಯನ್ನು ಗಸಗಸ 

ತಿಕ್ಕು (ರೂಢಿ). \ 

ಗಸಗಸನೆ (ಅ). ಗಸಗಸ ಎಂಬ ಸದ್ದು ಹುಟ್ಟುವಂತೆ; ಬಹಳ; 
ಬೇಗನೆ; ಅತಿಶೀಘ್ರವಾಗಿ: ಮಸಣವನೆನಿಸಿತು ಊರು ಗಸಗಸನೆ ಹರಡಿ | 
ಆ ಸುದ್ದಿ (ಕನ್ನಜಾ. ೨೪೧-೬೪). [ಗಸಗಸ + -ಅನೈ) [50 

ಗೆಸಗೆಸೆ 'ಕಸಕಸೆ' ನೋ. i 

ಗಸಟು, ಗಷ್ಟು, ಗುಷ್ಟು (ನಾ). ೧. ತುಪ್ಪ, ಎಣ್ಣೆ ಮೊದಲಾದ | 
ದ್ರವವಸ್ತುಗಳ ತಳದಲ್ಲಿ ನಿಲ್ಲುವ ಕಸ; ಗಸಿ: ಬೆಣ್ಣೆಯಂ 
ಪದದೊಳ್‌ ಕಾಸಿದಾಗಳ್‌ ನೊರೆಯುಂ ಗಸಟುಂ ಪತ್ತು ವಿಟ್ಟು ಪೋಗೆ 
ತಿಳಿದು ಕಂಪುನಿಂಪುಮುಳ್ಳ ತುಪ್ಪಮಪ್ಪಂತೆ (ಜೀವಸಂ. ೨೧೮-೧೨ ವ). | 58 
ಗಷ್ಟು : ೧: ಈ ಎಣ್ಣೆ ಪಾತ್ರೆಯ ತಳದಲ್ಲಿ ಬಹಳ ಗಷ್ಟು ಇದೆ (ರೂಢಿ). 
೨. (ಆಲಂ) ಕೊಳೆ; ಕಸೆ: ಇನ್ನು ಗಷ್ಟುಮಷ್ಟುಗಳ ವಿಚಾರ! 

- ೨. (ಕನ್ನನು. 1, ೨೩೦). ಗುಷ್ಟು: ೨. ಅಖಿಳಮದಂಗಳ ಗುನ್ಬು ನೆಲೆ | 
ಗೆಟ್ಟು ಪೋಗೆ (ಸಿದ್ಧೇಪು. ೨೩-೩೬) ; ಗುಷ್ಬು ನಾರುವ ಮೆಯ್ಮಿ ಬಿಟ್ಟಿದ್ದ" | 
ಬಿರುಗಣ್ಣು (ವಾದಿಕೀ. ೭೦-೧). "ಕಸಟು' ಪರಾ. 40 

(ದೇ. 1 ತಮಿ. ತೆಲು. ಕಶಟು; ಶುಳು. ಕಸಂಟ್‌ ; ಪರ್ಜಿ. ಕಸಡ) : 

ಗೆಸಣ "ಗಸಣಿ' ನೋ. 

ಗಸಣಿ, ಗಸಣ, ಗಸಣೆ, ಘಸಣ, ಘಸಣಿ, ಘಸಣೆ (ನಾ).| 
೧. ತೊಂದರೆ; ಕೊೋಟಲೆ; ಹಿಂಸೆ; ಕಾಟ: ಇದು ಶತಸಹಸ್ರ | 
ಯೋಜನಮುದಗ್ರಮಿದನಡರ್ವ ಶೊಡರ್ವ ಗಸಣಿಯೊಳೇನೆಂಬುದನೆಂದು « 
ದಿವಿಜಗಜಮಂಬುದಮಾರ್ಗಕ್ಕೊಗೆದುದು (ಶಾಂಕಿಫು. ೧೦-೨೫); 


ಎ | 


_ಗಸಜೆಗೊಳ್‌ 


ದಿಶಾದಸ್ತಿಗೆ ಮಹೀಭರೆಮಂ ಶಾಳ್ಗು ವಾಯಾಸವಿನ್ನೇಕೆ ಮಹೀಭೃನ್ಮೂಳಮಂ 
ಪೊರ್ದ್ಹುವ ಗಸಣಿ ನೆಲಕ್ಕಾನೆ ಪೋ ಸಾಲ್ವೆಂ (ಎಕ. ೪1, ಕಡೂರು, 
೯೬-೨೧; 1141); ನಿನ್ನ ಕಂದನ ಗಸಣಿ ಬಲುಹು ಯಶೋದೆ (ಸಾಳ್ವಭಾ. 
೨೧-೪೯); ಮಸಗಿತು ತಮಸ್ತೋಮಮಾದಿತ್ಯಮಂಡಲದ ಗಸಣಿಯಿಲ್ಲೆನೆ 
ನಭದೊಳು (ಜೈಮಿಭಾ. ೨೫-೨೫). ೨. ಗೋಜು; ಗೊಡವೆ; 
ಉಸಾಬರಿ: ಮಾಡುವ ಕಿಡಿಸುವ ಗಸಣಿಗೆ ನಾಡೆಯುಮದು ಫೊಟಆಗು 
(ಆದಿಪು. ೧-೪೬) ; ಜೂಜಿನ ಗಸಣಿ ಸಾಕೈ ಮಗನೆ ಬೇಡಿದೆನೆಂದು 
ತಲೆವಾಗಿದಳು ಗಾಂಧಾರಿ (ಕುವ್ಯಾಉ. ಓರಿಇ. ೯-೨೭) ; ಆತನ ಗಸಣಿ 
ನಮಗೇಕೆನುತಲಿದ್ದುದು ಜಂಗಮಸ್ತೋಮ (ಪ್ರಭುಲೀ. ೨೩-೯). 
೩. ತಿಕ್ಕಾಟ, ಘರ್ಷಣೆ: ಬಹಳಾಹವದ ಭಾರಿಯ ಭಟರೆ ಬಲುಗಾಳಗದ 
ಗಸಣಿಯಲಿ ಅವನಿ ನೊಂದುದು (ತೊರರಾ. ೬-೩೦-೫). ಗಸಣ : 
೩. *ಗಸಣ(ಣೆ) - ಘರ್ಷಣಐ ತಿಕ್ಕಾಟ? (ತದ್ಭಕೋ. ೧೦). ಗಸಣೆ: 
೧. ಇರದೆ ಟಿಂತಿಸುತಿರ್ಪ ಗಸಣೆಗೆ ಭರದೆ ಚಿಂತಾಮಣಿಗೆ ಕನಲುವರಜಕಿದು 
ದಶರಥನೃಪನ ರಾ ಜ್ಯ ದೊಳರ್ಥಿಸಂಕುಳವೆ (ಕುಮುರಾ. ೨-೮); 
ಹುಸಿವೊಡೀ ಮಾಯಕದ ತನುಮನದೆಸಕವವನಿನ್ನಿಲ್ಲನೆನಿಸುವ ಗಸಣೆ 
ಯೇತಕೆ ಬೇಟ್‌ ಮುಕ್ತಿಯ ಬೆದಕುತಿರಲೇಕೆ (ಪ್ರಭುಲೀ. ೨೪-೨೩) ; 
ಎಮಗೀ ಭಿಕ್ಷಮಲ್ಲದವರೆಡೆಗೆ ಬಹ ಗಸಣೆಯೇಂ ಬಂದಂತೆ ನೀಂನಡೆ 
(ಚೆಬಪು. ೨೦-೨೬). ಪಿ. ಹಸಿಯದಿರೆ ಉಣಬೇಡ ಹಸಿದು ಮತ್ತಿರಬೇಡ 
ಬಿಸಿ ಬೇಡ ತಂಗೂಳುಣಬೇಡ ವೈದ್ಯನ ಗಸಣೆ ಬೇಡೆಂದ (ಸರ್ವಜ್ಞ. 
೨೦-೧೨). ಘುಸಣ : ೧. ಬೀಜಯಾತ್ರೆಯಿದು ಕರ್ಮದ ಘಸಣಕ್ಕೆ 
ತೇಜೋಮಯ ಕೃಷ್ಣ ವಿಜಯವಿಠಲ ಮನವೆ (ಕೀರ್ಥಮ. ೨೯೪). 
ಘಸಣಿ: ೧. ಧರಾವನಿ[ತೆ]ಯ ಭಾರಾವತಾರದೊಳೆನಿತಾನುಂ ಘಸಣಿ 
ಪೋದುದು (ಸಂ ಪಭಾ. ೬-೨೪ವ); ಫಘಸಣಿಯೆಂಬಡಂ ನೀನಜಕಿ 
ವುದು ಮಾಸಿಪ್ಪೊಡಂ ಸಮಂತೊಲ್ಲದಳೆಂ (ಮದತಿ. ೧೧-೪೨) ; ನಿಮ್ಮ 
ರಕ್ಷಣವ ಪಸರಿಸುವ ಪರಮಾತ್ಮ ತಾನೀ ಘಸಣಿ ನಿಮಗೇಕೆಂದು ಬೇವ 
ಪ್ರಸರವನು ತಿಳುಹಿದನು ಕಾರುಣ್ಯದಲಿ ಕಾಮಾರಿ (ಕುವ್ಯಾಕ. ೬-೩೦); 
ಹೆಸರುಗೊಂಬರು ವೀ ರರಾವನ ವಿಷಮವಿಕ್ರಮನೆಂದು ನಿನ್ನೀ 
ಘಸಣಿಯನು ಘಳಿಗೆಗೆ ಗತಾಯುವ ಮಾಡನೇ ಬಳಿಕ (ನಿಭಾಗ. ೩-೮-೨೭). 
ಫು ಸಣೆ: ೧. ವಿಷಯವಂತರ್ಮಾರ್ಗದಲಿ ಮೋಹಿಸಿದನಾದೊಡೆ 
ಬಳಿಕಲಾತನ ಘಸಣೆ ದುಃಖವನೀವುದೈ (ಪ್ರಭುಲೀ. ೧೩-೬೪); ಉಸುರ 
ಗಮನಾಗಮದ ಸರಣಿಯ ಘಸಣೆ[ಪಾಠಾಂ. ಗೆಸಣಿ]ಯಲಿ ಬೆಂಡಾಗಿ 
ಕಿಡಿಕಿಡಿಮಸಗಿ ಸೋಪಾನಲನನೋಕರಿಸಿದನು ಕಲಿಹನುಮ (ತೊರರಾ. 
೫-೨-೪೪); ಕೆಲಕಾಲ ಭಯವಿಲ್ಲ ಕನಸಿನಬ್ಬರದಲಿ ಛಲದಿಂದ ಪುಟ್ಟುವ 
ಘಸಣೆಯಿಲ್ಲ (ಕನಕ. ೧೭-೫) ; ಅಸುರವಿರೋಧಿಗೆ ಘಸಣೆಯೆಂಬೋದು 
ಎತ್ತ (ವಿಪ್ರಸು. ೨-೬). 
(ಪ್ರಾ. ಘಸಣ. / ಸಂ. ಘರ್ಷಣ] 


ಗೆಸಣಿಗೆಯ್‌ (ಕ್ರಿ). ಹೋರಾಡು; ಸೆಣಸು; ಘರ್ಷಿಸು: ಮಸಣಿ 


ಯೊಳ್‌ ಗಸಣಿಗೆಯ್ವ ಜನನಂ ಜವಗಿಡಿಸುವ ಕುಳಿಕನಂ ಗುಳಿಗೆಗಟ್ಟುವ 
ಪೆರ್ಕಳೆದ ಕಾಲಾಳ್ಗಳ ಪಡೆಯ (ರಾಮಾಶ್ವ. ೯೪-೧೬). 
[ಗಸಣಿ + ಕೆಯತ್‌,] 


ಗೆಸಣಿಗೊಳ್‌, ಘಸಣಿಗೊಳ್‌ (ಕ್ರಿ). ೧. ಬವಣೆಗೊಳ್ಳು ; ಕೋಟಲೆ 


ಗೊಳ್ಳು ; ತೊಂದರೆಯನ್ನು ಅನುಭವಿಸು: ಅಮೃತಘಟಕೆ ಇದ್ದು 
ಅಶನದ ಮುದ್ದೆಯ ಕೇಳಿ ಗಸಣಿಗೊಂಬಂತೆ (ಕಲ್ಯಾಶಾಂ. ೬೦) ; ತಂದೆ 
ಬಿಜಯಂಗೈವುದಂದು ಕರೆಯುತ್ತುಮಿರೆ ಆಂದು ದಣ್ಣಾಯಕರು ಗಸಣಿ 
ಗೊಳುತಂತಲ್ಲಿ ನೊಂದು ಸಮಶೀಲವಿಲ್ಲದೆ ನುಡಿದರೆಂತಲ್ಲಿ (ಜೊಮ್ಮರ, ಹ. 
೩೪೨-೨೬). ೨. ಆಯಾಸಪಡಿಸು; ತೊಂದರೆಯನ್ನು ಂಟುಮಾಡು ; 


ಗಸಣಿದಾರಿ 


ಚರಿಯಿಪ ಕಿನ್ನರಿಯರ ಮೊಗಸಿರಿಗೊಯ್ಕನೆ ಗೋರಿಗೊಂಡು ಕೂಡೆ 
ಕುಕಿಲ್ದುಪ್ಪರಿಸಿ ರವಿರೆಥದ ವಾಜಿಗಳರುಣನನೊ4ೆರೊರ್ಮೆ ಗಸಣಿಗೊಳ್ವುವು 
ನಭದೊಳ್‌ (ಸೂಕ್ತಿಸು. ೩-೨೧೯). ಘಸಣಿಗೊಳ್‌ : ೧. ಕೂರ್ಗಣೆಗಳ್‌ 
ನಭದಲ್ಲಿ ಕೂಡಿ ಸಂದಿಸೆ ಕವಿದತ್ತು ಕಣ್ಣೆ ಕಡುಗತ್ತಲೆ ನೋಡುವ ದೇವ 
ದಾನವರ ಘಸಣಿಗೊಳಲ್ಕೆ ನೋಡಲನುವಲ್ಲೆ ನುತುಂ' ಗಗನಾಂತರಾಳ 
ದೊಳ್‌ (ಮಹಾನೇ. ೧೨-೩8); ಅಕಟ ದಿಗ್ಗಜ ಘಸಣಿಗೊಂಬುದೆ 
ನಿನ್ನ ಬಾಣಪ್ರಸರಕೆ ಕುವ್ಯಾದ್ರೋ. ೧೦-೫೦) ; ಘಸಣಿಗೊಂಬನು ಸತಿಯ 
ಸಂತಾಪದಲಿ (ನಿಭಾಗ. ೪-೧೮-೩). [ಗಸಣಿ + ಕೊಳ್‌] 

ಗೆಸಣಿದಾರಿ (ನಾ). ಇಕ್ಕಟ್ಟಾದ ದಾರಿ: (ಕ). [ಗೆಸಣಿ+ ದಾರಿ] 

ಗಸಣೆ "ಗಸಣಿ' ನೋ. 

ಗಸಬಸನೆ (ಅ). ಬೇಗನೆ; ಆತುರದಿಂದ ಕೂಡಿ: ವೃಸನದುದ್ರೇಕಕೆ 
ಪಶುಗಳಂದದಿ ಗೆಸಬಸನೊಂದೆಲದು ಮೋಹವಲ್ಲ (ಭರಚ. ೪೭-೩೦). 

[ಗಸಬಸ್ಯ + -ಅನೈ) 

ಗಸಿ (ನಾ). ೧. ಗಷ್ಟು; ಗಸಟು: ಕಿಸುವೆರಸಿದ ಪೊನ್ನುಂ ಗಸಿವೆರಸಿ 
ದೆಣ್ಣೆಯಖಂ (ಧರ್ಮಾಮೃ.೧೪-೧೩೪); ಇದು ನಿಜವಾಗಿ ಸರಸ್ವತೀಪೂಜೆಯ 
ಗಸಿ; ತುಪ್ಪ ಬೇರೆ (ಸಾಹಿಜೀ.೭). ೨, (ಕರಾ) ಅನ್ನಳ್ಳೆ ಕಲಸಿಕೊಳ್ಳಲು 
ಹಾಕುವ ಮೇಲೋಗರದ ತಳದಲ್ಲಿ ಉಳಿದಿರುವ ಭಾಗ: ಸ್ವಲ್ಪ ಗಸಿ 
ಹಾಕ್ತೀನಿ. ಕಲಸಿಕೊ (ಮಲೆಮ, ೨೧). ೩. ಹೊಗೆಸೊಪ್ಪಿನ ಗಿಡದ 
ದೊಡ್ಡ ಎಲೆಯ ಬುಡದಲ್ಲಿ ಮೊಳೆಯುವ ಚಿಗುರೆಲೆ. "ಗಸಿತೆಗೆ? 
ಪರಾ. ೪. (ಆಲಂ) ಮೋಸ;- ವಂಚನೆ. "ಗಸಿಕೊಡು' ಪರಾ. 

ಗಸಿಗಿಳಿಸು- ಸೋಸು; ಶೋಧಿಸು: ಜೊತೆಗಾರೆ ತನಿಜಿನುಗು 

ದನಿಯಲಿ ಸೋಸುತಿಹನು, ಹಿನ್ನೋಟ ಮುನ್ನೋಟದಲಿ ಗಸಿಗಿಳಿಸುತಿರೆ 
ಅಭ) ಧವಳಿಸುತಲಿವೆ (ಉಯ್ಯಾಲೆ. ೧೧-೧೧). (ಜೇ. ॥ ತೆಲು. ಗಸಿ) 

ಗೆಸಿಕೊಡು (ಕ್ರಿ). (ಆಲಂ) ಮೋಸಮಾಡು ; ವಂಚಿಸು: ಅವನು 
ಪೋಲೀಸರಿಗೆ ಗಸಿಕೊಟ್ಟಂವ (ಮಲೆಮ. ೬೩೮). (ಗಸಿ * ಕೊಡ್ಡು] 

ಗಸಿಗಟ್ಟು (ಕ್ರಿ). ಗಟ್ಟಿಯಾಗು; ತಳವೂರು; ಹೆಪ್ಪುಗಟ್ಟು : 
ಗನ್ನಂ ಗಸಿಗಟ್ಟಿ ತೀಯೆಡೆಯಿನೀ ಠಾವಿಂದೆ ಸಂದಿಚ್ಚಕಂ ಪದುಳಂಬೆತ್ತುದು 
ಮತ್ತಮೇಂ ಭವಸುಖಂ ಪೆಂಸಾದುದೀ ಬೀದಿಯಿಂಂ (ಚಿಕವಿ. ೬-೬೫). 

[ಗಸಿ + ಕಟ್ಟು] 

ಗಸಿತೆಗೆ (ಕ್ರಿ). ೧. ಗಷ್ಟನ್ನು ತೆಗೆ ಕಳೆ, ಹೋಗಲಾಡಿಸು. 
೨. ಹೊಗೆಸೊಪ್ಪಿನ ಸಸಿಯಿಂದ ಹಾನಿಕಾರಕವಾದ, ಹೆಚ್ಚಾದ 
ಚಿಗುರೆಲೆಗಳನ್ನು ಕಿತ್ತು ಬಿಸುಡು (ಸ್ಕಾಂತರ್‌). ([ಗಸಿ* ತೆಗ] 

ಗಸ್ತಿ "ಗಸ್ತು? ನೋ. 

ಗಸ್ಮಿಗಾರ (ನಾ). ಪಹರೆಯವನು; ಕಾವಲಿನವನು. (ಸ್ಕಾಂಡರ್‌) 

[ಗಸ್ತಿ (ಎ ಗಸ್ತು) * - ಗಾರ (೮. -ಕಾಜ] 
ಗೆಸ್ತಿ ಪಹರೆ (ನಾ). ಕಾವಲಿನ ಪಹರೆ: (ಕಿ). 
[ಗಸ್ತಿ (ಆ ಗಸ್ತು) * ಪಹರೆ] 

ಗಸ್ತು, ಗಸ್ತಿ (ನಾ). ೧. ಕಾವಲುದಳದವನು ಮಾಡುವ ಪಹರೆ, 
ಕಾವಲು : ಗ್ರಾಮದ ಹಣವಸೂಲಿ, ಗ್ರಾಮದ ಪಹರೆ, ರಾತ್ರಿಗಸ್ತು 
(ಗ್ರಾಮಾಕ. ೪); ಆಗತಾನೆ ಬಂದ ಮೋಟಾರಿನಿಂದ ಇಬ್ಬರು ವ್ಯಕ್ತಿಗಳು 
ಇಳಿಯುವುದನ್ನು ಕಂಡು ಗಸ್ತಿನ ಶಿಪಾಯಿ ಕೊಂಚ ತಡೆದು ನಿಂತ 
(ರತ್ನಗೋ. ೩೨); ಪೋಲೀಸಿನವರು ವಿಶೇಷಗಸ್ತುಗಳು, ಗ್ರಾಮಗಾವಲು, 
ಗ್ರಾಮಸ್ಥರಿಗೆ ಎಚ್ಚರಿಕೆ ನೊನಲಾದ. ಕ್ರಮಗಳನ್ನು ನಡೆಸುತ್ತಿದ್ದರು 
(ನಡೆದಾ. 1, ೮೫೯). ೨. ಮೋಸ; ದಗಾ: ಕೊಟ್ಟುಬಿಟ್ಟಿಯಲ್ಲಾ ಗಸ್ತು 
(ರೂಢ). "ಗಸ್ತುಕೊಡು' ಪರಾ. ಗೆಸ್ತಿ: ೧. ಜಾವಣಾಎಕೆ ಗಸ್ತಿ ಸಭಿ 
(ಲಿ)ಸಿ ತಿರುಗುವಂತೆ ರಾಯ ಕಟ್ಟಿ ಳೆಯ ಮಾಡಿಸಿದ (ಸೌಂದಕಾ. ೬-೧೭); 


AVM 


5 


— 


5 


35 


4) 


ಗಹಗಹಿಕೆ 


ರಾಶ್ರೆ"ಗಸ್ತಿ'ತಿರುಗುವ ಪೋಲೀಸರಿಗೆ ಎಚ್ಚರಿಕೆಕೊಟ್ಟು .. . ಬೆದರಿಸಿದರು. 
(ಬಂಗಾರ. ೨೪೦) ; ಬೆಳಗಿನ ಜಾವದ ಗಸ್ತೀಕಾನಲಿನವರು ಹೊರಡುವ 
ಹೊತ್ತಿಗೆ ಸರಿಯಾಗಿ ನೀವೆಲ್ಲರೂ, , , ಹೊರಡಬೇಕು (ಪೇಟಿಮಾ. ೨). 
ಗಸ್ತಿಯವನು - ಗ್ರಾಮ, ನಗರಾದಿಗಳ ರಕ್ಷಣೆಗಾಗಿ ಕಾವಲು 
ತಿರುಗುವವನು; ಪೋಲೀಸಿನವನು: ಇ ಗಸ್ತಿಯವನೇ ? ಎಂದು 
ಕೂಗಲು ಹವಣಿಸಿದನು (ಇಪ್ಪಕ. ೨೯೮). 
[4- ಪಾರ. ಹಿಂ. ಗಶ್ತ್‌ ; ಮರಾ. ಗಸ್‌] 
ಗೆಸ್ತುಕೊಡು (ಕ್ರಿ). ಮೋಸಮಾಡು; ದಗಾಕೊಡು: ಬೇರೊಬ್ಬ 
ಸಾಲಗಾರನಿಗೆ ಗಸ್ತುಕೊಡಬೇಕೆಂದು ಗಲ್ಲಿಬಿದ್ದರೆ ಈ ನಿಮಾದಲ್ಲಾಳಿ 
ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ (ನಾಡಿಗೇ. ೨೫೪) ; ಅನೇಕ ಸಂದರ್ಭಗಳಲ್ಲಿ 
ನಮ್ಮ ಹುಡುಗರು ನಮಗೆ ಬಹಳ ಗಸ್ತುಕೊಟ್ಟದ್ದಾರೆ (ಕಸಬು. ೮); 
ಕೊನೆಗೆ ನನಗೆ ಗಸ್ತುಕೊಟ್ಟೇ€ಬಿಟ್ಟಿ ( ಉಡುಗೊ. ೪೮). [ಗಸ್ತು * ಕೊಡು] 
ಗಸ್ತುತಿರುಗು (ಕ್ರಿ). (ಪಾಳೆಯ, ಪಟ್ಟಣ ಮೊದಲಾದುವುಗಳ 
ಸುತ್ತ) ತಿರುಗು; ಕಾವಲುಕಾಯು : ರಾತ್ರಿಯಲ್ಲಿ ಗಸ್ತು ತಿರುಗುತ್ತಿದ್ದೆ 
ಸೀಖ್‌ ಪಹರೆಯವನು , . . ಗಾಬರಿಗೊಂಡನು (ಮೂಲಾನ. ೩೦). 
[ಗಸ್ತು + ತಿರುಗ್ಳು) 
ಗೆಸ್ತುಹೊಡೆ (ಕ್ರಿ). ತಿರುಗಾಡು ; ಸುತ್ತು: ೩-೪ ಮೈಲಿ ಸುತ್ತಿನಲ್ಲೇ 
ಗಸ್ತು ಹೊಡೆಯುತ್ತಿರುತ್ತಾನೆ (ಗರುದಾ. ೮ ಪೀರಿಕೆ) ; ನಿನ್ನನ್ನು ಹುಡುಕಿ 
ಕೊಂಡು ಊರೆಲ್ಲಾ ಗಸ್ತು ಹೊಡೆದುದಾಯಿತು ( ನಿಶೆಉ. ೨೬೨). 
[ಗಸ್ತು * ಹೊಡೆ, (ಎ ಪೊಡೆ,)] 
ಗಹಕ (ನಾ). ಹಿಗ್ಗು; ಉತ್ಸಾಹ (?): ಇಹುದು ಸಂತಸದಲ್ಲಿ ಕಾರ್ಯದ 
ತಹಕವರಿದೈದಿಸುವೆನೆಂದತಿಗಹಕದಲಿ ಮತ್ಸೈೇಂದ್ರ ` ಸಹಿತೊಲಪಿಂದ 
ಬೀಳೊ ಟ್ಟ ( ಜಿನಭಾ. ೬೨-೮). 


` 1] 


'ಗಹಗಹ (ನಾ). ನಗೆಯಿಂದ ಉಂಟಾಗುವ ಧ್ವನಿಯನ್ನು ಅನು 


ಕರಿಸುವ ಶಬ್ದ; * ನಗೆಯೊಳ್‌ ಆದ ಧ್ವನಿ” (ಚತುನಿ. ಕಿ. 1, ೫೬): 
* ಹಸನವ್ಯವಹೃತಿ ಗಹಗಹಮೆನೆ * (ಕಮದ. ೩೦೯). 

ಗಹಗಹನೆ (ಅ). ಗಹಗಹವೆಂಬ ಶಬ್ದದೊಡನೆ : ಗಹಗಹನೆ ನಕ್ಕು 
(ದಶಕು. ೪-೬೦) ; ಬಹುಕಾಲಕಾಗಿ ನನ್ನೊಡೆಯನ ಕಂಡೆನೊ 
ಮಹಿಮೆವೆತ್ತನೊಯೆನುತೆಯ್ದಿ ಮಹಿಪನ ಮುಂದುಡುಗೊಜಕಿಯನಿರಿಸಿ 
ಗಹಗಹನೆಜಗಿದಳು ಕಾಳಿಂದಿ (ಭರಚ. ೩೭-೬೬); ಅವನು ಹಾಸ್ಯಗಾರನ 
ಮಾತುಗಳನ್ನು ಕೇಳಿ ಗಹಗಹನೆ ನಕ್ಕನು (ರೂಢಿ). [ಗಹಗಹ* - ಅನೆ] 

ಗಹಗಹಿಕೆ (ನಾ). ೧. ಕೊರಳಿನಿಂದ ಹೊರಹೊಮ್ಮುವ ಶಬ್ದ: 
ಶಬರನಿಕರಂ ಕೊರಲ ಗಹಗಹಿಕೆ ಮೊಟ!ಯೆ , . . ಪಕ್ಷಿಗಳ ದನಿಯಿಂ 
ಕರೆಯಲು (ಹಚಕಾ.೫-೪೨). ೨. ಗಟ್ಟಿಯಾಗಿ ನಗುವಿಕೆ; ಅಟ್ಟಿ ಹಾಸ: 
ಅಹತಬಲನಿನನಿವನ ಘನವಿಗ್ರಹವನಾನುವುದರಿದೆನಲು ಗಹಗಹಿಳೆಯಲಿ 
ತೂಸ್ಮೀಕರಿಸಿ ಸೌಮಿತ್ರಿ ಮಾಜಾಂತ (ಕೊ ರರಾ. ೬-೩೪-೫೫). 
೩. ಸಂತೋಷ; ಹರ್ಷ: *ಗಹಗಹಿಕೆಯೆನಲ್‌ ಸಂತಸ? (ಭಾರನಿ. ೨೧). 
೪. ಫಳಫಳನೆ ಹೊಳೆಯುವಿಕೆ ; ನಿಗಿನಿಗಿಗುಟ್ಟುವುದು,: ತೈಲಲೇಪದ 
ನಯದ ಕೊಗರಿನ ಜಾಳಿಗೆಯ ಗಹಗಹಿಳೆಗಳ ಹೂಮಾಲೆಗಳ 
(ಕುವ್ಯಾದ್ರೋ- ೩-೫೬) ; ರೂಢಿವಡೆದ ಕುವರನ ರೂಪಿನ ಗಂಡಗಾಡಿಯ 
ಗಹಗಹಿಕೆಯನು ನೋಡಿದರು (ಕುರಾಸಾಂ. ೮-೧೪೮). ೫. [ಸಂಗೀತ] 
ಹಾಡುವ ವೈಖರಿಯಲ್ಲಿ ಒಂದು ಬಗೆ: ಗತಿ ಗಮಕ ಗಹಗಹಿಕೆ ತಿರುಪು 
ಚಾಳೆಯ ಕೊಂಕು ಜತಿ ಜೋಕೆ ಮಾರ್ಗವಣೆ. . . ತಾರಮಧುರ ಮಂದ್ರ 
ಗಳಿಂ ಹಾಡಿ (ಹಚಕಾ. ೭-೬); ಗಹಗಹಿಕೆವಡೆದ ವಹಣಿಯ ಸಹಾಜೆ 
ರುಂಂಪೆಯದೊಳಮರೆ ಠಾಯದೊಳಂ ನಿರ್ವಹಿಸಿ ನೆಲೆಗೊಳಿಸಿ ಬಯ್ಸಿಕೆ 
ಮಹಚಾಳೆಯದಲ್ಲಿ ಮೂರ್ತಿವಡೆದುದು ರಾಗಂ (ಯಕೋಡ. ೨-೯); 


ಗಹಗಹಿಸು 


ಗತಿ ಸಂಗತಿವಡೆಯೆ ಗಮಕಂ ಗಾರೆವಂಬಡೆಯೆ ಗಹಗಹಿಕೆ ಗೊಂಡಂ 
ಗೊಂಡಿಡಡಂ ಬಾಹಟಂ ಲಾಲಂಗಿ, , ಕೊಂಕು ಕಮ್ಮಣೆ ಪೆಸರೆಂ ಬೆಡಂಗು 
ವಡೆಯೆ ಫಾಡುತ್ತಿರೆಯುಂ (ಶಾಂತೀಶ್ವ. ೧೬-೬೭ವ). [ಗಹಗಹ- -ಇಕೆ] 

ಗಹಗಹಿಸು (ಕ್ರಿ). ೧. ಗಟ್ಟಿಯಾಗಿ ಧ್ವನಿಮಾಡು : ಸೊಡರ ವಹಿಲದಿಂ 
ಪೊತ್ತಿಸಿ ಓಿಡಿದು ಗಹಗಹಿಸುತಂ (ಬಸಪು. ೧೬-೨೪) ; ಗಹಗಹಿಪ 
ಭೇರಿಗಳ ಬಿರುದಿನ ಕಹಳೆಗಳ ಕಳಕಳದ ವಾದ್ಯದ | ನಿಭಾಗ. ೧೦-೯೪-೩). 
೨. ಗಟ್ಟಿಯಾಗಿ ನಗು; ಕೇಕೆಹಾಕಿ ನಗು ; ಅಟ್ಟಹಾಸಮಾಡು : 
ಆಯ್ಯೋ ಇದೇಕೆ ಹರಿಯಣ್ಣಂಗೆ ಬಲ್ಮರುಳ್‌ ಮೆಯ್ಯನಾವರಿಸಿತೆನೆ 
ತದ್ದೂಸಕರ್ಬೂತುಗೆಯ್ಯುತುಂ ಗಹಗೆಹಿಸುತಿರೆ (ಪದ್ಮರಾ. ೫-೧೧); ನಿನ್ನ 
ಸೊಸೆಯರೆನ್ನ ಮಹಿಮೆಯ ಸೊಸೆಯರಂದದೊಳು ಬಹುಸುಖದೊಳು 
ಬಾಳಲೆಂದು ಹರಸಿ ಗಹಗಹಿಸಿದಳ್ಳಿ ನದಕೆ ಮಗನೆ (ಭರಚ. ೪೬-೮೯) ; 
ನಿನಗೆ ಭ್ರಾಂತು ಎನ್ನುತ್ತಾ  * * ಗೆಹಗಹಿಸಿದರು ( ಒಡ್ಡಿ ಉ. ೮೬). 
&. ಸಂತೋಷಿಸು; ಉತ್ಸಾಹಿಸು: ಲಿಂಗವ ಕಂಡು ಗಹಗಹಿಸಿ 
ಕೂಡಿದಲ್ಲದೆ ಮರ್ತೃದ ಹಂಗು ಹಜಕಯದು (ಚನ್ನವ. ಕ. ೧೦೦-೨೨೨). 
೪.:ಜಗಜಗಿಸು; ಲಕಲಕಿಸು ; ಪ್ರಕಾಶಿಸು: ತಲೆಗೆ ಕೊ[ತೊ]ಟ್ಟಿನು 
ವರಸುದರ್ಶನವ ಗಹಗಹಿಪ ಘನತೇಜದಲಿ ಶತಮಿಹಿರರಡಗಲು (ನಿಭಾಗ. 
೧೦-೮೨-೫೨)... [ಗಹಗಹ * -ಇಸ್ಯು) 

ಗಹನ (ಗು). ೧. ತಿಳಿದುಕೊಳ್ಳಲು ಕಷ್ಟವಾದ ; ಸುಲಭಗ್ರಾಹ್ಯ 
ವಲ್ಲದ ; ರಹೆಸ್ಕವಾದ; ಗೂಢ: ಗಹನತತ್ತ್ವಳೆ ಶರಣೊ ಮಂಕು 
ತಿಮ್ಮ (ಮಂಕುಕ. ೩); ಗಹನವಿಷಯಗಳ ಮೇಲೆ ಸೂಕ್ಷ್ಮವಾಗಿ 
ಚಿಂತಿಸಿ ನಿರ್ಧರಿಸುವ ಶಕ್ತಿ (ಶಿಕ್ಷರ. ೩೮೩). ೨. ಪ್ರವೇಶಿಸಲು 
ಅಸಾಧ್ಯವಾದ; ದಟ್ಟವಾದ ; ನಿಬಿಡವಾದ: ತಾನು ಇದೀಗ ದಾರಿ 
ಸಿಗದ ಗಹನಾರೆಣ್ಮದಲ್ಲಿ ಅಂಡಲೆಯುತ್ತಿರುವಂತೆ ಅವನಿಗೆ ಎನಿಸಿತು 
(ಸಮಜೀ. ೨೨೩). (ನಾ). ೩. ಸುಲಭಸಾಧ್ಯವಲ್ಲದುದು ; ಕಷ್ಟದಿಂದ 
ನೆರವೇರಿಸತಕ್ಕುದು : ಬೆಸನದಾವುದು ಗಹನಮೆಂದು ಪೂಣನರ್ಹಿ ಪೋಗಿ 
(ಪಂಪಭಾ. ೨-೬೧ವ) ; ದುರ್ಯೋಧನನಂ ಕೊಲ್ಪುಮಂ ಗೆಲ್ವುದುಂ 
ನಮ್ಮರಸಂಗಾವುದು ಗಹನಂ (ಗದಾಯು. '೨-೮ವ) ; ಮರೆನಂ ನುಡಿಸು 
ವುದು ಪರಮಗಹನಂ (ಪಂಚತಂ. ೧೭೨-೧೩) ; ಕಂಡವಳಿದು ನನಗಾವ 
ಗಹನಾ ವಿವರಿಸಿ ಕೇಳೆಂದೆ (ಪ್ರಭಂಜ. ೪-೨೩). ೪. ಸುಲಭವಾಗಿ 
ಅರ್ಥವಾಗದುದು; ಕಷ್ಟಗ್ರಾಹ್ಯವಾದುದು: * ಗಹನಮೆನಲ್‌ 
ಕೊಲತೆಯ ನುಡಿ? (ಭಾರನಿ. ೫೮). ೫.' ನಿಬಿಡವಾದ ಪ್ರದೇಶ; 
ದಟ್ಟವಾದ ಸ್ಥಳ; ಹೋಗಲು ಕಷ್ಟಕರವಾದ ಪ್ರದೇಶ: ಅಂತಾ 
ವನಗಹನಮೆಲ್ಲಂ. ದಹನಮಯಮಾದ ಪ್ರಸ್ತಾವದೊಳ್‌' (ಪಂಸಭಾ. 


೨೪೫೭ 


25 


30 


೫-೯೭ವ). ೬. ನಿಬಿಡತೆ; ದಟ್ಟಣೆ: ಅತ್ತ ಮುನಿಯಿಂದೆ ಲಕ್ಷ್ಮಣ |. 


ರಾಮರೆರಿಯುತಿರೆ ಮುಂದಿರ್ದ ಮಹಾರಣ್ಮಗಹನಮಂ 
(ಶ್ರೀರಾಮಾ. ೧೭೮-೬೯). ೭. ದಟ್ಟವಾದ ಕಾಡು, ಅರಣ್ಯ: 
“ ಆರಣ್ಮ್ಕಂ, ಅಟಿಪೀ . , , ಗಹನಂ, ದುರ್ಗಂ -ಈ ೯ ಅಡವಿ? 
(ಹಲಾಯು. ೩೫-೫೭); * ವನಮರಣ್ಮಂ * «-ಗಹೆನಮೆನಲು ಕಾಂತಾರವು? 
(ಮಂಗರಾ, ೪೫-೪೯) ; ಕೇಳಲಾದ:ದು,ಪುರುಷಪ್ರಲಾಪರುದಿತಸ್ವನವರಾ 
ಗಹನಾಂತರಾಳದೊಳ್‌ (ಕಾದಂಪೂ. ೮೯೯) ; ಸಂಸಾರದೊಳ್‌ ತೊಟಲ್ಲು 
ಮಹಾಗಹನದೊಳಿರ್ವರುಂ ಮಹಿಷಂಗಳಾಗಿ ಕಾದಿ ಸತ್ತು (ಪಂರಾಮಾ, 
೧೫-೩೯ ವ) ; ಬಹುಪರಾಕ್ರಮದಿಂದ ವಿಂಧ್ಯದ ಗಹನದಲು ಬರಬರಲು 
(ಕುವ್ಕಾಆ. ಓರಿಇ. ೨೫-೫೫). ಲೆ. ದೊಡ್ಡವನು ; ಗೌರವಸ್ಥ : 
ಆನೊಬ್ಬನೆಂದು ಗಹನಂಮಾಡಬಪ್ಪುದೇ (ತಿರುರ. ದೇ. ೨೬-೧); 
ಕರುಣಾವನನಿಧಿಗಳೆನಿಸಿ ಬಾಟ್ಟುದು ಗಹನರ್ಗಲ್ಲದೆ ಪೆಜರ್ಗೆ ... 
ಮೊಗ್ಗೇ (ನೀತಿಮಂ. 1, ೨೧೭). [ಸಂ.) 


ಮಾರ್ಗದ 


85 


40 


ಗಳ 


ಗಹನಶೆ (ನಾ). ೧. ನಿಬಿಡತೆ; ಸಾಂದ್ರತೆ. ೨. ಅರಿತುಕೊಳ್ಳಲು 
ಕಷ್ಟವಾಗಿರುವಿಕೆ ; ಸುಲಭಗ್ರಾಹ್ಯವಲ್ಲದಿರುವಿಕೆ: ಈ ಸಮಸ್ಯೆಯ 
ಗಹನತೆ - ಕ್ಲಿಪ್ಪತೆಗಳೂ ಗೋಚರವಾಗುವುದಿಲ್ಲ (ದ್ರಾವಿವಿ. ೨೨). 
(ಸೆಂ. ಗಹನತಾ) 
ಗಹೆನಪಥ (ನಾ). ಹೋಗಲು ಕಷ್ಟಕರವಾದ ದಾರಿ; ಶ್ರಮಸಾಧ್ಯ 
ವಾದ ಮಾರ್ಗ: ಲೋಕಮಾನ್ಯರು. . . ಕರ್ಮಯೋಗದ ಪಥ 
ನಿಜಕ್ಕೂ ಅತಿ ಗಹನಪಥನೆಂದು ಸಾರುತ್ತಾರೆ (ಧರ್ಮಸಾ. ೧೩೮). 
[ಗಹನ + ಪಥ) 
ಗಹನಪ್ರಚಾರ (ನಾ). ಕಾಡಿನ ಸಂಚಾರ; ಮುಳ್ನಳಂಭ್ರಯಂ 
ಬಾರಿಫುದೆಂದು ಬಿಟ್ಟುದೆ ಮದದ್ವಿರದಂ ಗಹನಪ್ರಚಾರೆಮಂ (ರಾಜಶೇ.. 
೧೩-೧೯). [ಗಹನ + ಪ್ರಚಾರ) 
ಗೆಹನಮಾಡು (ಕ್ರಿ). ದೊಡ್ಡದಾಗಿ ಎಣಿಸು; ಹಿರಿದುಮಾಡು: 
ಗಹನಮಾಡದೆ ನುಡಿದ ತಪ್ಪಿನ ಬಹುಳತೆಯ ಭಾವಿಸದೆ ತನ್ನನು ಕುಹಕಿ 
ಯೆನ್ನದೆ ಕಾಯಬೇಕೆಂದೆಣಗಿದನು ಪದಕೆ (ಕುವ್ಯಾವಿ. ೬-೪೪). 
[ಗಹನ * ಮಾಡ್ಕು) 
ಗೆಹನಮಾರ್ಗ (ನಾ).-ಗಹನಪಥ : ನೀತಿಸೂಕ್ಷ್ಮದ ಗಹನಮಾರ್ಗಮಂ 
ವ್ಯಾಸರ್‌ ಗೀತೆಯಲಿ. .. ಖ್ಯಾತಿಸಿಹರು (ಮಂಕುಕ. ೪೬೨). 
(ಗಹನ * ಮಾರ್ಗ] 
ಗಹನೋದರ (ನಾ). ಕಾಡಿನ ಮಧ್ಯ; ಅರಣ್ಯದ ಒಳಭಾಗ: 
ಗಹನೋದರದೊಳಗೆ ಘಾಡಿಸಿತು ಘನವಹ್ನಿ (ಕುವ್ಯಾಆ. ೨೦-೨೭). 
[ಗಹನ + ಉದರೆ] 
ಗೆಹ್ವರೆ (ಗು). ೧. ಅಗಮ್ಯವಾದ; ಪ್ರವೇಶಿಸಲು ಅಸಾಧ್ಯವಾದ. 
೨. ಆಳವಾದ; ಅಗಾಧವಾದ. (ನಾ). ೩. ಬಿಲ; ಬೆಟ್ಟದ ಗವಿ; 
ಗುಹೆ: ತದ್ವದನಗಹ್ವರದಿಂ ಬಿಸುನೆತ್ತರುಣ್ಮೆ (ಸಂಪಭಾ. ೩-೩೧); 
ಅನಿಮೇಷಾಹಿತನಾಸ್ಕಗಹ್ವರವಿನಿರ್ಯಲ್ಲೋಹಿತಂ - ೬ ೬ ಬಿಟಿಕ್ತಿರ್ದನಂ 
ಗೆಲ್ಲು (ಜಗವಿ. ೪-೫೮6) ; ಮಲೆತುದು ಮುಂದೆ ಗಿರಿಗಹ್ವರ ಭ್ರೂಭ್ರು 
ಕುಟಿಯಂತೆ (ಶ್ರೀರಾಮಾ. ೧೨೭-೫೬) ; ಗಿರಿಗಹ್ವರಗಳಲ್ಲಡಗಿಕೊಂಡಿದ್ದು 
ರಾತ್ರಿಯ ವೇಳೆಯೇ ಪಯಣಮಾಡುತ್ತ ತೋಬಾಗ್ರಾಮವನ್ನು 
ಸೇರಿದರು (ಪೈಮಹ. ೩೮). ೪. ತಗ್ಗು; ಕೊಳ್ಳೆ; ಹಳ್ಳ: *ಗಹ್ವರಮಾ 
ನಿಕುಂಜಮೆಸೆ ಕೊಳ್ಳಮೆನಿಸಿಕ್ಳು ೫ (ಮಂಗರಾ. ೩೦-೨). ೫, ಕಾಡು; 
ಅರಣ್ಯ. ೬. ಲತಾಕುಂಜ ; ಪೊದೆ; ಪೊದರು. ೭. ಇಕೃಟ್ಟಾದ 
ಜಾಗ. ೮. ಹೊಂಗೆಮರ; ತಮಾಲ: *ತಮಾಳವನು ಗಹ್ವರ 
ವೆಂಬುದಂ? (ನುಂಗರಾ. ೧೬೯-೫). ೯. ಕತ್ತಲೆ. ೧೦. ಕಪ್ಪು. 
೧೧. ಸಮಾಪ; ಹತ್ತಿರ. ೧೨. ತಿಳಿಯಲಾಗದ ಗುಟ್ಟು; ಅಭೇದ್ಯ 
ವಾದ ರಹಸ್ಯ. '೧೩. ಗದ್ಗದಸ್ವರದೊಡನೆ ಅಳುವುದು; ರೋದನ. 
೧೪. ಬೂಟಾಟಕೆ; ಡಂಭ; ಕಪಟಿ: “ಆರಣ್ಯಮುಂ ಗುಹೆ ಕೃತಕಂ 
ಸಮಾಸಮಸಿತಇಂಧಗಳಿಂಬಿವು ಗಹ್ವರಾಹ್ವಯಂ ನ (ನಾನಾರ. ೧೧೦). 
[ಸಂ] 
ಗಹ್ವರಿ (ನಾ). ೧. ಗುಹೆ. ೨.ಭೂಮಿ: “ಧರಣಿ ಧಾರಿಣಿ. . . ಪೃಥಿವಿ 
ಗಹ್ವರಿಯಿಳೆಯು. . . . ಸರ್ವಂಸಹಾಖ್ಮೆಯೆನೆ ನೆಲಕೆ ನಾಮಂ” 
(ಮಂಗರಾ. ೨೮-೧). ೩, [ಸಂಗೀತ] ಷಡ್ಜಸ್ವರದಿಂದ ಹುಟ್ಟುವ 
ಒಂದು ಶ್ರುತಿ: ಬಳಿಕ ಗಸ್ವರಿ. ., ಸಕಲೆಯರೆಂಬ ನಾಲ್ಕು ಶ್ರುತಿಗಳೇ 
ಸಡ್ಜಸ್ವರದಿಂ ಪುಟ್ಟದವು ( ವಿನೇಕ. ೨೩೨). :[ಸಂ. ಗಹ್ವರೀ) 
ಗಳ; "ಗಟ್‌? ನೋ. 


| ಗಳೆ "ಗಲ' ನೋ. 


ಗೆಳ "ಗಡ್ಕ' ನೋ. 


ಗೆಳೆಂ 


ಗೆಳೆಂ "ಗಡ್ಡ ನೋ. 

ಗಳೆಂಶಿಕೆ "ಗಲಂತಿಕೆ' ನೋ. 

ಗಳೆಂತಿಗ್ನೆ, ಗಣತಿ, ಗಣತಿಗೆ, ಗಣದಿಗೆ, ಗಣಿತ್ಸಿ ಗಲತಿಗೆ, ಗಳತಿಗೆ| 
(ನಾ). ೧. - ಗಲಂತಿಕೆ ೧: *ಗಳಂತಿಗೆ ಗಣಿತಿಯೆನಿಸಿಕ್ಳು [ಪಾಠಾಂ. 


ನು! 


ಗಳಗಾಳ 


ಗೆಳೆಕೈೈೇಲ್‌ (ನಾ). ಒಂದು ಕೆರೆಯ ಹೆಸರು: ಅರಸಿಯು ಕಟ್ಟಿಸಿದ 
ಗಳಕ್ಕೆಜಕೆಯ ಆ ಕೆಜಕೆಯನ್ನೋ ನಿನಿಂದೆರಡು ತಡಿಯೊಳಮೊನ್ನೊನ್ನು 
ತಡಿಯೊಳ್‌ . . . ಗಳಕ್ಕೆ ಕೆಯ ತೆಜ್ಯಣ ಕಡೆಗೋಡೋಡಂ ನಿಜ್‌ಸಿದ 


ಕಲ್ಲಿನ್ನಂ (ಎಕ. X11, ಸಂಜನ. ೨೬೯-೯೨; 904). + ಕೆಜಕಿ] 


ಗಣಂವತಿಯಕ್ಕು] ” (ಮಂಗರಾ. ೬೨-೨೩); ಪೊನ್ನ ಬೆಳಗುವ ಗಳಂತಿಗೆ || |ಗೆಳೆಗಂಟೆ (ನಾ). ೧. (ಎತ್ತುಗಳ) ಕೊರಳಲ್ಲಿ ಕಟ್ಟುವ ಗಂಟಿ: 


[ಪಾಠಾಂ. ಕೆ)ಯನಾದಮಾನುಮೊಪ್ಪುತ್ತಿದ್ದುದಂ ಪಿಡಿದು (ವಡ್ಡಾರಾ. 

೩೩-೬). ೨. ಎ ಗಲಂತಿಕೆ ೨: ದೇವರ ಪೆರ್ಗಡೆ ದೂಸಿಗ ಕೇತಿಸೆಟ್ಟಿಗಗ್ರ 

ತೇಜಂ ಗಳಂತಿಗೆಗೆ ಮತ್ತ ೦ ಪನ್ನೆರಡು (ಎಇ. XIII, ೧೭೨-೪೭; 

1055) ; ಶ್ರೀಸ್ವಾಮಿದೇವರ್ಗ್ಗೆ ವರ್ಷ ನಿಬನ್ಮದಿಂ ತೆಜುವ ಗದ್ಯಾಣ 
ಪನ್ನೆರಡು ಗಳಂತಿಗೆಯಲು ಪುಟ್ಟ ದಾಯದೊಳಗೆ ಲರೊಕ್ಕಿಯು ನನಿಲು 
ಮಾಗಿ ಪೊನ್ನವಣ (ಸೌಇಇ. 12-1, ೧೬೪-೨೭ ; 1998). ಗೆಣಿತ್ರಿ : 
೧. *ಗಣತಿ- ಗಲಂತೀ ೫ ನೀರಿನ ಪಾತ್ರೆ? (ತದ್ಭಕೋ. ೧೦). ಗಣತಿಗೆ; 
೧. “ವರ್ಧನೀ, ಗಳಂತಿಕಾ- ಈ ೨ ಗಣತಿಗೆ? (ಹಲಾಯು. ೫೩-೧೬೨). 
ಗಣದಿಗೆ : ೧. ಗಣತಿಗೆ (ಗಣದಿಗೆ)- ಗಲಂತಿಕಾ? (ತದ್ಭಕೋ. ೧೦). 
ಗೆಣಿತ್ಮಿ: ೧.*ಗಳಂತಿಗೆ ಗಣಿತಿಯೆನಿಸಿಕ್ಕು [ಪಾಕಾಂ. ಗಣಂವತಿಯಕ್ಕು]” 
(ಮಂಗರಾ. ೬೩-೨೩). ಗೆಲತಿಗೆ: ೧. “ಗಳಂತಿಗೆ (ಗಣತಿಗೆ, ಗಲತಿಗೆ) 
-ಗೆಲಂತಿಕಾ* (ತದ್ಭಕೊ!.೧೦). ಗೆಳೆತಿಗೆ:೨. "ಗಳತಿಗೆಗೆಯ್‌? ಪರಾ. 
೩. ಕಾಲುಮಣೆ; ಎತ್ತರವಾದ ಮಣೆ; “ಕಾಲ್ಮಣೆ, ಮಣೆ, ಪೀಠ” 
(ನಾನಾಶ. ೯೦). ೪. ಬಡು; “ಕಡಂಚಿಗೆ; ಕಾಳುಕಡಿ ಇಡುವ 
ಕಟ್ಟಿಗೆಯ ಮೆಟ್ಟು” (ಜಾನಕೋ. ೪೭). [ಆ ಸಂ. ಗಲಂಶಿಕಾ) 

ಗಳೆಂತಿಗ್ಮೆ (ನಾ). ಕೋಣೆ; ಕೊಠಡಿ: “ಓವರಿಯೆಂದುಂ, ಗಳಂತಿಗೆ 
ಯೆಂದುಂ ಕೋಣೆ೨ (ಕಶ ಸಾ. ೧೩೬-೩೦೮); “ಓವರಿ ಗಳಂತಿಗೆ 
ಕೋಣೆಯು* (ಕವಿಕಂ. ೧೪೪); ಗುಟ್ಟಿನ ಗಳಂತಿಗೆಯಿಂದ ನಿರೂಪಿಕೆ 
ಯಾಗಿರುವಳು ( ಬೆಟ್ಟ ಅ. ೮೩-೨೩). [?) 

ಗಳಂತಿಗೆಗಬಕ್ಕೆ (ನಾ). ದೇವರ ಅಭಿಷೇಕಕ್ಕಾಗಿ ಬಿಟ್ಟಿರುವ ಗದ್ದೈ 
ಭೂಮಿ : ಗಳಂಕಿಗೆಗಚಕ್ತಿಯಿಂ ತೆಂಕ ಮತ್ತರೊನ್ನು (ಸೌಇಇ. 
21-1, ೧೧೬-೩೪ ; 1075). [ಗಳಂತಿಗೆ,+ ಗಟ್ಸ್‌] 

ಗಳಂತಿಗೆಗೆಯ್‌, ಗಳತಿಗೆಗೆಯ್‌ (ನಾ).ಐಗಳಂತಿಗೆಗಲಸ್ತಿ: 
ಗಳಂತಿಗೆಗೆಯ್ಮತ್ತರಾಜು ಮನೆಯೊನ್ನು (ಎಇ. ೫೫, ೬-೨೯; 1012). 
ಗಳತಿಗೆಗೆಯ್‌ : ಕತ್ತಿಯಗೆರಿಯಿಂ ಪಡುವಲು `ಗಳತಿಗೆಗೆಯ್ಕಿಂ 
ಬಡಗಲು (ಸೌಇಇ. ೪, ೮೫೧-೪೦ ; 1162). 

[ಗಳಂತಿಗೈ 4 ಕೆಯ್‌,] 

ಗೆಳಂಬ (ನಾ). ಒಂದು ವಂಶದ ಹೆಸರು: ಕಲಿವಿಟ್ಟರಸರ್ಬನಾವಾಸಿ 
ಗಳಂಬನಾಯ್ವವರ್ಮ್ಮನಂ ಕೊನ್ನು ಕೋಟಿಯೊಳ್‌ ಸುಖದಿನಿರೆ 
(ಎಕ. ೪111, ಸೊರಬ, ೮೮-೫; 912). "ಕದಂಬ? ಪರಾ. ([?] 

ಗೆಳೆಕ್‌ (ನಾ). ಒಂದು ಅನುಕರಣ, ಶಬ್ದ: ಕೈಯಲ್ಲಿದ್ದ ಹಣ್ಣೂ 
"ಗಳಕ್‌' ಎಂದು ನೀರಿಗೆ ಬಿದ್ದಿತು (ರೂಢಿ). "ಗುಳಕ್‌? ಪರಾ. 

ಗಳೆಕೆ (ನಾ). ಕೊರಳು; ಕುತ್ತಿಗೆ: ವಕ್ಚ್ರದಿಂ ಸುರ ತಲೆಕಟ್ಟಿಂ 
ಮಾಲೆವೂವಾಕೆಗಳ . ಗಳಕದಿಂ ಬಿಳ್ವುದುತ್ತಾರಹಾರಂ, (ಎಕ. ೪11], 
ಸೊರಬ. ೧೪೦-೭; 1198). [ಸಂ. ಗಲಕ) 

ಗಳಕಂಬಳ "ಗಲಕಂಬಲ' ನೋ. 

ಗಳಕನೆ, ಗಳಕ್ಕನೆ (ಅ). ಗಳಕ್‌ ಎಂಬ ಶಬ್ದದೊಡನೆ : ಚಕ್ಕೆ ಕೆಲವು 
ತೊಳಗುತಲಿರಲು ಗಳಕನೊಂದು ಉಳುಕುತಲಿತ್ತ (ನಾದಲೀ. ೪-೪). |. 
ಗೆಳೆಕ್ಶನೆ: ಮರದ ಮೇಲಿಂದ ಒಂದು ಹಣ್ಣು ಗಳಕ್ಕನೆ ನೀರಿಗೆ ಬಿತ್ತು 
(ರೂಢಿ). [ಗೆಳಕ್‌ + -ಅನೆ] 

ಗಳಕ್ಕನೆ "ಗಳಕನೆ? ನೋ. 


ಬೃಹದಾಕಾರವಾದರೂ ಬಹುಸುಂದರವಾದೆ ನಂದಿಗಳು ಅವು. 
ಪ್ರಕಾಂಡ ದೇಹ... ಬಿರನಿಗಂಟಿ, ಗಳಗಂಟಿಸರಗಳು, ಮೈತುಂಬ 
ಒಡವೆಗಳು (ಶಾಂತಲಾ. ೨೪೫). ೨. (ಆಲಂ) ಹರಟಿಮಲ್ಲ; 
ಮಾತಾಳಿ; ಹುರುಳಿಲ್ಲದ ವ್ಯಕ್ತಿ: ಶುದ್ಧ ಗಳಗೆಂಟಿ ಅವನು, ಅವನ 
ಮಾತಿಗೇನು ಬೆಲೆ? (ರೂಢಿ). [ಗಳ್ಳ (= ಗಲ) + ಗಂಟಿ] 
ಗಳಗಂಡ (ನಾ). ಕೊರಳಿನಲ್ಲಿ ಏಳುವ ದುರ್ಮಾಂಸದ ಗಂಟು; 
ಕತ್ತಿನಲ್ಲಿ ಏಳುವ ಒಂದು ಮಾಂಸೆಗ್ರಂಧಿ: ಅಳೆಯಿಂದಂ ಕಾಮಳೆ 
ತಂಡುಳಜಳದಿಂದರುಸೆ ಗವ್ಯಘೃತದಿಂದಂತಾ ಗಳಗಂಡ ಕ್ಷಯ 
ವಾತಂಗಳೆ ಕಿಡುಗುತ್ತರಣೆಯಂ ಪ್ರಯೋಗಿಸೆ ಸತತಂ (ಲೋಕೋಪ. 
೯-೩೯); ಸಮುದ್ರದಿಂದ ಬಹಳ ದೂರವಿರುವ ಪ್ರದೇಶಗಳಲ್ಲಿ . 
ಥೈರಾಯಿಡ್‌ ಗ್ರಂಥಿಯು ಸಾಕಷ್ಟು ಪ್ರಮಾಣದಲ್ಲಿ ಥೈರಾಕ್ಸಿನ್‌ ಅನ್ನು 
ತಯಾರಿಸಲು ಸಾಧ್ಯವಾಗದೆ ಊದಿಕೊಂಡು, ಗಳಗಂಡ (symple 
Goiter) ಎಂಬ ರೋಗವು ಪ್ರಾಪ್ತವಾಗುತ್ತದೆ (ಗೃಹವಿ. ೨೪). 
[ಗೆಳ್ಳ (- ಗಲ) + ಗಂಡ್ಯ) 
ಗಳಗೆಂಡಗತ್ತರಿ (ನಾ). (ಶತ್ರುಗಳ) ಶಿರಸ್ಸನ್ನು ಕತ್ತರಿಸುವವನು; 
ಒಂದು ಬಿರುದು: ಸತ್ಕರತ್ನಾಕರಂ ಗಳಗಂಡಗತ್ತರಿ,. . ಕುಮಾರ 
ಬೊಂಮದೇವರಸರು (ಕಣ. 3%, ೪೩-೩; 1264). 
[ಗೆಳ (ಎ ಗಲ) + ಗಂಡಗತ್ತರಿ]' 
ಗಳಗರ್ಜನ (ನಾ). ದೊಡ್ಡದಾದ ಕಂಠಧ್ವನಿ; ಅಬ್ಬರದ ಕೂಗಾಟ: 
ದಿನಪನುದಯಾಚಲದ ಚಾವಡಿವನೆಗೆ ಬರೆ ಬಲವೆರಡು ಗಳಗರ್ಜನದಿ 
ಬಂದೊಡ್ಡಿದುವು ಕಳನೊಳು ಖತಿಯ ಪಡಪಿನಲಿ (ಕುವ್ಯಾಭೀ. ೬-೮). 
[ಗಳ್ಳ (ಗಲ) + ಗರ್ಜನ] 
ಗಳೆಗರ್ಜನೆ (ನಾ). - ಗಳಗರ್ಜನ: ಜಂಗಮದ ಗಳಗರ್ಜನೆ ಜಂಗಮದ 
ಕೋಳಾಟಕೆ ಸೈರಿಸದಿದ್ದರೆ ನೀನಂದೇ ಮೂಗ ಕೊಯಿ ಕೂಡಲಸಂಗಮ 
ದೇವಾ (ಬಸವ. ೪೨೮) ; ಕಾಶಿಗೆ ಹೋಗುವಾಗ ಆನಂತಗಳಗರ್ಜನೆಗಳ 
ಮಾಡಿ ನಿರ್ಬಂಧಿಸಲು (ಭೈರಸೂ. ೭೧). [ಗಳ (ನಗಲ) * ಗರ್ಜನೆ] 
ಗಳೆಗರ್ತರಿ (ನಾ). ಒಂದು ಬಗೆಯ ಆಯುಧ: ಕಂಠೀರವಮುಖದ 
ಭೇರುಂಡಮುಖದ ಗಳಗರ್ತರಿಯುರ್ದನಾರಿಯ ಕಟ್ಟದಲಗಿನ 
ಕನ್ನಡಿಯ . . . ' ಬೆಳಗುಗಳು ಮಾರ್ತಂಡಂಗೆ ಮಾರ್ಪೊಳೆಯೆ 
(ಮಹಾನೇ. ೧೨-೨೦ ವ). [ಗಳ್ಳ (ಜ ಗಲ) + ಕರ್ತರಿ) 
ಗಳಗಳ "ಗಟಗಲ' ನೋ. 
ಗಳಗಳನೆ "ಗಟಗಟನೆ' ನೋ. 
ಗಳೆಗಳಿಕೆ(ನಾ). ಕೋಮಲತೆ: ಗಳಗಳಕೆಯಿನೆಳದಳಿರ್ಗಳಿನೆಳಮಿಡಿಯಿಂ 
: ನೆಜಕೆಯೆ ತುಜುಗಿದೆಳಮಾವುಗಳ್‌ . . , ನೋಟಕ್ಪೊಡಂ ರೆಮಣೀಯಂ 
(ಸುಕುಮಾ, ೧೦-೬೦). 
[P ಇದು "ನಳನಳಿಕೆ'ಯ ಅಪಲಿಖಿತವಿರಬಹುದು] 
ಗೆಳೆಗೆಳಿಸು "ಗಟಗಟಾಸು? ನೋ. 
ಗಳೆಗಾಳೆ (ನಾ). ಕೊರಳಿಗೆ ಹಾಕುವ ಕೊಕ್ಕೆ; ಮುಖ್ಯವಾಗಿ 
ಮಾನಿನ ಕೊರಳಿಗೆ ನಾಟುವಂತೆ ಹಾಕುವ ಕೊಕ್ಕೆ: ಗಾಳಕ್ಕೆ 
-ಎಡೆಗಾಳ್ಕ ಗಳಗಾಳ, ಸಣ್ಣಗಾಳೆ (ಶಮದ. ೨೯೮ ಪ್ರಯೋ). 
[ಗಳ್ಳ (ಎ ಗಲ) + ಗಾಳ) 


10 


20 


25 


30 


85 


40 


ನಾನಾನಾ ಧಾನ] 


ಗಳಗುಸನ್ನಿ 


ಗಳೆಗುಸನ್ನಿ (ನಾ). ೧. ಸನ್ನಿಪಾತದಿಂದ ಬಡಬಡಿಸುವುದು ; 
ಹೆಚ್ಚಾಗಿ ಗಳಹುವುದು. ೨. ಹುಚ್ಚು ; ಬುದ್ಧಿಭ್ರಮಣೆ. 
೩. ಬುದ್ಧಿಭ್ರ ಮಣೆಯಿಂದ ಎಡೆಬಿಡದೆ. ಮಾತಾಡುವುದು, 
—ಹೆರಟುವುದು. (ಸ್ಕಾಂಡರ್‌). [ಗಳಗ್ಳು (ಆ ಗಟಪು) * ಸನ್ನಿ] 

ಗಳಗೆ, ಗಣಿಗೈೆ, ಗಳಿಗ್ಗೆ, ಫಳಿಗ್ಗೆ (ನಾ). ೧. ದವಸಧಾನ್ಯಗಳನ್ನು 
ತುಂಬುವ ಒಂದು ಸಾಧನ; . ಬಿದಿರಿನ ದೊಡ್ಡ ಗೂಡೆ: 
4 ಕುಸೂಲವೆಂದು ಕಣಜಂ ಗಳಗೆ ಎಂದೂ ಎಂಬರು? (ನಾಚಿರಾ. ಕಿ); 
* ಕಳಂಜಿಯೆನೆ ಗಳಗೆ* (ಮಂಗರಾ. ೬೨-೨೧), *ಗಳಗೆ (ಗಳಿಗೆ) -ಸಣ್ಣ 
ಬಾಯಿಯ ಎತ್ತರ ಬಿದಿರ ಬುಟ್ಟಿ” (ಜಾನಕೋ. ೪೭); ಗುಡಿನೇರ್ಣ 
ಕಾಂಡಸಟಂ.ಮೊಣಂ ಗಳಗೆಯುಂ ತೊತ್ತೆತ್ತುವುಂ ಬಂಡಿ (ಸೂಕ್ತಿಸು. 
೧೮-೨೩); ಎನ್ನ ಗಳಗೆಯ ಬತ್ತವಾಹುಡೇ ನಿನ್ನ ದೊರೆತನವೆನ್ನ ಮಗಳಿಗೆ 
ನಿನ್ನ ಕವಿತಾಪ್ರೌಢಿ ರನ್ನದ ತೊಡಿಗೆಯಾದಪುದೇೇ (ಬಸಪು.೪೨-೮); ಅವರ 
ಮನೆಯಲ್ಲಿ ಧಾನ್ಯ ತುಂಬುವ ಒಂದು ಗಳಗೆ ಇತ್ತು (ಮುಸುಗ. ೫೫). 
೨. ಸಣ್ಣ ಕುಕ್ಕೆ; ಬುಟ್ಟಿ : ಹಲವು ವರ್ಣದ ಫುಪ್ಪತುಂಬಿದ ನೂಜಕಿಂಟು 
ಗಳಗೆಯನೆತ್ತಿ ಸೂಸಿದನು (ಧರಡ. ೧೬-೧೧೦). ೩. ತಡಿಕೆ; ತಟ್ಟಿ 
(?) : ಬಲು ಸುರಂಗಗಳು ನಡೆದವು ಕೊತ್ತಳಕಾಗಿ ಗಳಗೆಯ ಸಾಲೆದ್ದು 
ವಲ್ಲಿ... ತಡಿಕೆಗಳ್ನಿಂದವಲ್ಲಲ್ಲಿ (ಜ್ಞಾನಡ. ೧೨-೧೦೨). ಗಣಿಗೆ, : 
ಪಿ. ಅಕ್ಮ್ಮಿಯ(ನೇ) ಗಣಿಗೆ ಒತ್ತಿ ನಿಂದಿರುವೋಳೆ ಸಟ್ಟ್ರಿ ಮದುವಣನ 
ಹಿರಿಯಕ್ಕ (ನಾಪದ. ೧೧೬-೧೫). ಗಳಿಗೆ: ೧.. *ಹೇಳಿಗೆ- ಸಣ್ಣ 
ಬಾಯಿಯ ಗಳಿಗೆ (ಗಂಗಾಮ.೩೫೩); *ಗಳಗೆ(ಗಳಿಗೆ) -ಸಣ್ಣ ಬಾಯಿಯ 
ಎತ್ತರದ ಬಿದಿರಬುಟ್ಟಿ ”(ಜಾನಕೋ. ೪೭). ಘಳಿಗ್ಯೆ: ೨. ಅಡಿಗೆಮನೆ 
ಹೋಳಿಗೆ ಘಳಿಗೆ ಬಗೆಲಾಗೆ (ಹಳ್ಳಿಯ. ೧೭೮). "ಕಣಜ? ಪರಾ. 

[7] 

ಗೆಳೆಗ್ರಂಥಿ (ನಾ). ಜ'ಗಳಗಂಡ : ಗಳಗ್ರಂಧಿಗೆ - ನೆಲಗುಳ್ಳದ ಬೇರು, 
ಅರಸಿನ, ಹಾವುಮೆಕ್ಕೆಯಬೇರು ಇವಂ ಎಕ್ಕದ ಹಾಲಿನಲ್ಲಿ ಅರೆದು 
ಪೂಸೆ ಗಳಗ್ರಂಥಿ ಫೋಕುಂ (ವಿವೈವಿ. ೮೪). 

[ಗಳ್ಳ (= ಗಲ) * ಗ್ರಂಥಿ) 

ಗಳಗ್ರಹ (ನಾ). ೧. ಕೊರಳನ್ನು -ತುಡುಕುವುದು; ಕತ್ತು 
ಹಿಡಿಯುವುದು, ೨. (ಕುದುರೆಗಳಿಗೆ) ಕುತ್ತಿಗೆಯಲ್ಲಿ ಬರುವ 
ಒಂದು ಬಗೆಯ ರೋಗ; ಲೋಳೆಸಂಕೋಲೆ: ತುರಗದ 
ಕದಪ್ರಗಳುಮತಿಭಯಂಕರಮಪ್ಪಂತಿರೆ ಬಾತು ತೋಜಕ ಬಾಯಿಂ 
ಸುರಿಯುತ್ತಿಕಿ ಲೋಳೆಯದು ಗಳಗ್ರಹಮಕ್ಕು (ಅಶ್ವಶಾ. ೧೪-೭). 

[ಗಳ (ಆ ಗಲ) * ಗ್ರಹ] ' 

ಗಳೆಗ್ರಾಹಿತ್ವ "ಗಲಗ್ರಾಹಿತ್ವ? ನೋ. 

ಗಳಚರ್ಮರೋಗ (ನಾ). ಒಂದು ಬಗ್ಗೆಯ ಕಂಠಕೋಗ: ದೇಹದ 
ಒಳಭಾಗದಲ್ಲಿಯ ಮುಖ್ಯವಾಗಿ ಗಂಟಲಿನಲ್ಲಿಯ ಶ್ಲೇಷ್ಮಚರ್ಮವು 
ಉದ್ದೀಪನಹೊಂದಿ ಆದರಿಂದ ಹೊರಟ ಸ್ರವವು ಕೃತಕ ಚರ್ಮದಂತೆ 
ಏರ್ಪಡುವ ಕಠಿನವಾದ ಒಂದು ಅಂಟುರೋಗ, ಗಳಚರ್ಮರೋಗ 
(Diptheria. ಇಂಕನಿ). [ಗಳ್ಳ (ಎ ಗಲ) + ಚರ್ಮರೋಗ] 

ಗಳತಿ (ನಾ). ಐ ಗಲಂತಿಕ್ಕೆ. "ಗಳತಿಗ' ಪರಾ. [£ ಸಂ. ಗಲಂತೀ] 

ಗಳೆತಿಗೆ (ನಾ). ದೇವರಿಗೆ ಅಭಿಷೇಕಮಾಡುವ ವೃತ್ತಿಯಸೆನು; 
ಪೂಜಾರಿ: ತಂನಾನುಚ್ಛಾಯದ ಮಾನ್ಯದ ನಿವೇಶನ ಗಳತಿಗರ 
ನಿವೇಶನದಿಂ ಪತ್ತಿರೆ ಪಡುವಲು (ಸೌಇಇ. 2೭೪, ೧೧೧-೫೫ ; 1165). 

[ಗಳತಿ + - ಗೃ) 
ಗಳೆತಿಗೆ "ಗಳಂತಿಗ್ಗೆ? ನೋ. 
ಗಳತಿಗೆಗೆಯ್‌ "ಗಳಂತಿಗೆಗೆಯ್‌' ಫೋ, 


ಟೆ 


ಕ್ರ 


20 


28 


ಗಳಲು 


ಗಳದಫ್ನು (ನಾ). ಕತ್ತಿನವರೆಗೂ ಮುಳುಗಿರುವುದು: ಬಯಕೆ 
ಸಲಿಳೆ ಮಂತರವೇ ವಿಘ್ನ ಎಲ್ಲಾಸೆಗೂ ಭವನಿದು ಗಳದಫ್ನು ತೇಲಿಸ 
ಕಲಿತರೆ ಅದೆ ವಿಜ್ಞಾನ ಇದರೊಳಿಲ್ಲ ನನಗಿಂತ ಲು ಜಾಣ 
(ಗಣೇಶ. ೬-೧೫೮). "ಊರುದಘ್ನ' ಪರಾ. 
, [ಸಂ. ಗಲದಘ್ನ] 
ಗಳದೊಡಿಗೆ (ನಾ). ಕೊರಳಿನ ಒಡವೆ; ಕಂಠಾಭರಣ : ನೋಡೆನುತ 
ಗಳದೊಡಿಗೆಯಹ ಪಟ್ಟಳಿಯ ತೊಂಗಲನಾಕೆ ಶೋಜಕಿದಳು (ಬಸಪು. 
೧೨-೧೮). [ಗಳ್ಳ (ಎ ಗಲ) + ತೊಡಿಗೆ (< ತೊಡುಗೆ) 
ಗಳಧ್ಯನಿ "ಗಲಧ್ವನಿ' ನೋ. 
ಗಳಪ "ಗಟಪ' ನೋ. 
ಗಳಪು " ಗಲಪು' ನೋ. 
ಗಳಪುನಕ್ಕಿ (ನಾ). ಬಹಳ ಮಾತನಾಡುವ ಹಕ್ಕಿ; ಅರಗಿಣಿ: 
ಆ ನನದ ಮಧ್ಯದೊಳು ನಡೆವಕ್ಕಿ ನುಡಿವಕ್ಕಿ 'ತೀವಿ ಗುಜುಗುಜುವೆಂಬ 
ಗೀಜಗಂ ಕೊಳರ್ವಕ್ಕಿ ಮಾವುಗಳನೇಣಕ ಗಳಪುವ ಗಳಪುವಕ್ಕಿ 0 
ಜೀವಿಪುವು ಭಯವನುಳಿದು (ಪ್ರಭುಪು. ೩-೧೪). 
[ಗಳಪು (ಆ ಗಚಪು) + ಹಕ್ಕಿ (ಆ ಪಕ್ಕಿ,)] 
ಗಳಪೂರ (ಗು).ಕುತ್ತಿಗೆಗೆ ಬರುವಷ್ಟು ಆಳವಾದ; ಕಂಠಪ್ರಮಾಣದ: 
ಬೆಳಗುಜಾವದೊಳೆದ್ದು 'ಗಳಪೂರ ನೀರೊಳು ನಿಂದು (ಭೈರಸೂ. ೩೭). 
[ಗೆಳ ( ೨ ಗೆಲ) + ಪೂರ] 
ಗೆಳೆಬಳೆ (ನಾ). ೧. ಗದ್ದಲ; ಗಲಾಟಿ: ಕಳಕಳಮಂ ನಿವಾರಿಸುತು 
ಮಾಯತಮೇಎನಲಾಯತಂ ಲಸದ್ದಳಬಳಮಂ ವಿವರ್ಜಿಸುತು 
ಮಾಯತಮೇಎನಲಾಯತಂ (ಗಿರಿಕ. ೧೦-೮೮); ಸುಲಿಗೆ ಲಾವಣಿಗೆ 
ಯೆಂಬೀ ಗಳಬಳಮಂ ನಿಲಿಸಿ ಸುಂಕೆಮಂ ಬಾಳಿಸಿದಂ (ಕೆಳನೃ. ೭-೩೦). 
೨. ನಿರ್ಧಾರ; ನಿಶ್ಚಯ ; ದೃಢವಾದುದು (?) : ಆಳಿಯಂದಿರಾ 
ರೈಕೆಗೆಯ್ದಿ ದಾಗರಮನೆಯೊಳಪೊಳ್ಳು ಚಕ್ರಿಯ ಭಾಷೆ ಗಳಬಳನಾದುದ 
ಕಂಡತಿನಿರ್ವೇಗ ಮೊಳೆತು ದೀಕ್ಷೆಯ ಕೊಂಡರವರು (ಭರಚ. ೮೦-೪). 
"ಗಳೆಬಳೆ' ಪರಾ. 
[ಗಳ್ನ್ಳ (ಐಗೆಲ) + ಬಳ್ಳ (ಎ ಬಲ್ಯ)) 
ಗಳಬಳಿಸು (ಕ್ರಿ). ೧. ಹೆಚ್ಚಾಗಿ ಸದ್ದುಮಾಡು ; ಗದ್ದಲಮಾಡು : 
ಥಳಥಳಿಪ ಕಳಶಂಗಳಿಡೆಯೊಳು . . . ಗಳಬಳಿಪ ಶುಳಪಿಕ ಮರಾಳ 
ಕಪೋತ ಶಿಖಿತತಿಯಂ (ಸಾನಂಡ. ೭-೪). ೨. ಗಟ್ಟಿಯಾಗಿ ಹೇಳು; 
ಘೋಷಿಸು: ವಿಬುಧರು ತಳಿವ ಮಂತ್ರಾಕ್ಷತೆಯಿಂದ ಗಳಬಳಿಸುವ 
ಮಂಗಳಾಷ್ಟಕದಿಂದ ಭೂತಳಪತಿ ನಡೆದನೋಜೆಯೊಳು (ಭರಚ. 
೨೧-೫೬), [ಗೆಳಬಳ + -ಇಸ್ಕು] 
ಗಳರವ "ಗಲರವ? ನೋ. 
ಗಳರುಶಿ (ನಾ). - ಗಲಧ್ವನಿ: ಗಳರುತಿ ಮಂತ್ರನಾದಮಳಕಸ್ಮಳತಾಡನ 
ಮುಷ್ಟಿಮುದ್ರೆ ... ತಳಚುಣವರ್‌ ಇಚ್ಚೆಗಾರ್ತಿಯರ್‌ 
(ಸೂ ಕ್ರಿ ಸು. ೧೪-೨೨). 
[ಗಳ್ಳ (= ಗಲ) * ರುತ] 
ಗಳೆರೋಗೆ (ನಾ). ಒಂದು ಬಗೆಯ ಕಂಠರೋಗ: ಗಳರೋಗಕ್ಕೆ:- 
` ದ್ವಿಕ್ಷಾರ ತ್ರಿಫಲಾ ವ್ಯೋಷಾ ವಿಳಂಗಂ... ಗೋಮೂತ್ರೇ. ವರ್ತಿ 
ತಾನಾಂ ತು ಗಳರೋಗಂ ತು ನಾಶನಂ (ವಿವೈವಿ. ೧೮೦). 
| [ಗಳ್ಳ (ವ ಗಲ) * ರೋಗ) 
ಗಳಲು (ನಾ). ಲಾಳದ ಕಡ್ಡಿ; ಗಲಕು: ಬಳಿಕ ಗಿರಿಜಾತಾತನಂ 
ತರ್ನಿಲಯದೊಳು ಕರೆದೊಯ್ದು ನಿರ್ಮಲ ಗಳಲಿನಾಸನಗಳನು ಮುನಿ 
ಗಳಿಗರ್ನಿಸಿಂತೆಂದ (ಪಾರ್ವಪ. ೩-೩೭). (2) 
155 


ಗಳಲೆ 


ಗಳೆಲೆ (ನಾ). ಕಂಕುಳು ಮೊದಲಾದ ಕಡೆಗಳಲ್ಲಿ ಏಳುವ' ಒಂದು 
ಬಗೆಯ ಗಂಟು; ಲಾಳಶಂಕು; ಹದಗಡಲೆ (ಉಕ): ಇಂಥ 
ಗಳಲೆಗಳು ಕಂಕುಳಲ್ಲೂ ಕತ್ತಿನಲ್ಲೂ ಆಗುವುದುಂಟು (ಬಾಲಪ್ರ. 1, ೪೮೨); 
೨೪ ಗಂಟಿಗಳೊಳಗೆ ಗಳಲೆಯ ಮೇಲೆ ಅರಿಸಿನ `ಬಣ್ಣದ ಬಿಳಿಯ ಚುಕ್ಕೆ 
ಗಳು ಕಾಣಿಸಿಕೊಳ್ಳುತ್ತವೆ (ಕೆಲರೋ. ೧೭). [?) 

ಗಳವತ್ತಿಗೆ, ಗಳವೊತ್ತಿಗೆ (ನಾ). ಆನೆಯ ಅಥವಾ ಕುದುರೆಯ 
ಕೊರಳಪಟ್ಟಿ : ಕೊರಳ ಬಿಗಿದು ಗಳವತ್ತಿಗೆಯನೆಡೆವತ್ತಿಗೆಯ ಘನ 
ಮುಂಡಿಗೆಯ . . . ಅಳವಡಿಸಿದರು ವಹಿಲದಲಿ (ಕುವ್ಕಾದ್ರೋ. ೩-೩). 
ಗೆಳವೊತ್ತಿಗೆ: ತವಕದಲಿ ಜೋಡಿಸುತ ಜೋಧರು ನವಮದೇಭವನಡರಿ 
ಶಿಲುಕಿಸಿ ಕಿವಿಯಮೇಲಂಕುಶವ ಗಳವೊತ್ತಿ[ಪಾಠಾಂ. ತ್ತ]ಗೆಯ 
ಸುತ್ತಿದರೂ (ಕಿಮ್ಮಅ. ೫-೫೪)... [ಆ ಸಂ. ಗಲಪಟ್ಟಕಾ] 

ಗಳವೊತ್ತಿಗೆ "ಗಳವತ್ತಿಗೆ' ನೋ. 

ಗಳಶುಂಡಿ(ನಾ).ಒಂದು ಬಗೆಯ ಗಂಟಿಲುರೋಗ: ಗೆಳಶುಂಡಿ, ತುಂಡಿ 
ಕೇರಿ... ತಾಲುಪಾಕಗಳೆಂದು ಕಟಿನಾಯಲ್ಲಿ ಹುಟ್ಟಿದ ರೋಗಂಗಳು 
ಎಂಟು ಪ್ರಕಾರವಾಗಿಹವು (ನೈದ್ಯಸಾ. 21, ೧೧೪). '[ಸಂ. ಗಲಶುಂಡೀ) 

ಗೆಳೆಸುಂಟಿಗೆ, ಗಳಸುಂಟಿಗೆ (ನಾ). ಒಂದು ಬಗೆಯ ಗಂಟಲಿನ 
ರೋಗ : ಗಳಸುಂಟ(ಟಗೆ) ಕಿಡುಗುಂ ಪಿಪ್ಪಲಿ ಕಾಮನ ನಸ್ಕದಿಂದೆ 
(ಲೋಕೋಪ, ೯-೯೮). ಗೆಳೆಸುಂಟಿಗೆ: ಹೊಮ್ಮುಗುಳ ಬೇರ ರಸಮಂ 
ನಸ್ಕಮಂ ಮಾಡಲ್‌ ಗಳಸುಂಟಿಗೆಯ ರೋಗಂ ಮಾಣ್ಪಾದು (ಲೋಕೋಪ. 
೯-೯೮ ಟೀಕು). [ಗೆಳ (ಎ ಗಲ) + ಸುಂಟಗೆ) 

ಗಳಸುಂಟಿಗೆ "ಗಳಸುಂಟಿಗೆ? ನೋ. 

ಗೆಳಹ "ಗಟಪ' ನೋ. 

ಗಳಹತನ (ನಾ). ಬಾಯಿಗೆ ಬಂದಂತೆ ಮಾತನಾಡುವುದು; 
ತಲೆಹರಟೆ: ಗಳಹತನವಿದು ನಿಮ್ಮ ತಂಡೆಯು ಗಳಿಸಿದರ್ಥವು ನಿಮ್ಮ 


ಬೀಯಕೆ ಬಳಸುವಿರಿ (ಕುವ್ಕಾಕ. ೧೦-೩೮) ; ಗಳಹತನವಂತಿರಲಿ ಕಾದು | 


(ಕಾಶಿರಾ. ೩-೨೦); ಕಿಸುರು ಗಾವಳಿ ಬಂದಿ ಗಳಹತನಂ . 

ಚೆನ್ನಬಸವನಿಹ ರಾಜ್ಯದೊಳ್‌ ಮಿಸುಕವು (ಡೆಬಪು. ೬-೪೦). 
[ಗಳಹ (ಆ ಗಟಪ) + -ತನ] 

ಗಳೆಹತ್ತ (ನಾ). ಮಲ್ಲಯುದ್ಧ ದಲ್ಲಿ ಒಂದು ಪಟ್ಟು ; ಕುತ್ತಿಗೆಯನ್ನು 
ಹಿಡಿದು ಬೀಳಿಸುವ ವರಸೆ: ಗಳಹತ್ತ ಡೊಕ್ಕೆರ ತಳಮೇಲು ಪೈಸರ 
ಸುಳಿವು ವಂಚನೆ ಪತನದಲಿ (ಕಂನವಿ. ೨೧-೯೨); ಜಟ್ಟಗರ ಡೊಕ್ಕರಂ 
ಗಳಹತ್ತಂ ಮೊದಲೆನಿಸಿದ ಪಲವುಂ ಪಟ್ಟುಗಳಂ ಕಿರಿದು ಪೊಳ್ತು ನಿಟ್ಟಸಿ 
ತುಟ್ಟಿ ನಡೆದು (ಮರಾಡ. ೧೧-೪೯ ವ). [« ಸಂ. ಗಲಹಸ್ತ] 

ಗೆಳೆಹಸ್ತ "ಗಲಹಸ್ತ' ನೋ. 

ಗಳಹಿಕೆ (ನಾ).-ಗಳಹತನ : ಸ್ವಪ್ರಶಂಸೆಯ ಈ, ಗಳಿಕೆಯನ್ನು ಕೇಳಿ 
ಹನುಮಂತ ಅವನಿಗೆಂದ (ಬಿದುರೆ.೧೪೬).[ಗೆಳಹು (೮ ಗಟಪು)+ - ಇಳೆ] 

ಗಳಹಿಸು (ಕ್ರಿ). ಹರಟುವಂತೆ ಮಾಡು; ಪೊಳ್ಳು ಮಾತಾಡುವಂತೆ 
ಮಾಡು: ಇವನಂ ಗಳಹಿಸಿ ನಗುತಿರ್ಪ ವಿನೋದಂ ಸಾಲ್ವುದರಸ 
(ವಧ ೯ ಪು. ೭-೪೩). [ಗೆಳಹು (೮ ಗೆಬಪು) * -ಇಸ್ಕು] 

ಗಳೆಹು "ಗಟಪು' ನೋ. 

ಗಳಾ "ಗಡ? ನೋ. 

ಗಳಿ (ಕ್ರಿ). ಮಾರು; ದಾಟು (?): ಮಾಳವಮೇಳುಮಂ ಪುಡುಳೆ 
ಗಟ್ಟಸಿದತ್ತಜಕಿಯಟ್ಟ ಚೇರನಂಂ ಚೋಳನುಮಂ ಸಮುದ್ರದೊಳಗರ್ದಿ 
ದುದರ್ದಿದನನ್ನು ಶೇಜದುರ್ಬ್ಬೇಳು ಸಮುದ್ರಮುಂ ಗಳಿಯೆ ಪರ್ಬ್ಬಿ 


ಪೊದಳ್ನುದು ದಿಗ್ಹಯಂ ದಿಶಾಪಾಳರನಳ್ಳಿಸಿತ್ತಿದಿರಲಾಂಪವರಾರ್ಜ್ವಯ |45 


ಸಿಂಘದೇವನ (ಎಕ. ೪11, ಶಿಕಾರಿ. ೧೨೫-೧೭೬; 1019). [ ಕಲ್‌] 


೨೪೬೮ 


ಗಳಿತಧಾಕೆ 


ಗಳಿಂಬ "ಗಡಿಂಬ' ನೋ. 
ಗಳಿಕೆ (ನಾ). ಗಳಿಸುವಿಕೆ; ಸಂಪಾದನೆ; ಆದಾಯ: ಬೆಳೆಗೆ ಮಳೆ 
ಬರೆಲೇಸು . . . ಸೂಳೆಗೆ ಗಳಿಕೆ ಲೇಸು (ಸರ್ವಜ್ಞ. ೧೯೦೩) ; ತಮ್ಮ 
ಗಳಿಕೆಯಿಂದಲೇ ಸ್ವಲ್ಪ ಹಣವನ್ನು. . . ಮಾಸಲಾಗಿರಿಸಿ (ಸಸ್ಯಕ. ೯೭). 
5 ಗೆಳಿಕೆಬಳಕೆ - ಆದಾಯ ಮತ್ತು ವೆಚ್ಚ: ಕಳೆದ ಮೂರು ವರ್ಷಗಳ 
ಗಳಿಕೆಬಳಕೆಯ ಲೆಕ್ಕಪತ್ರವನ್ನು ಹೊಂದಿಸಿ (ಇಪ್ಪಕ. ೨೬೪). 
[ಆ ಗಳಿಸು (ಆ ಘಲಕಿಯಿಂಸು) + ಇಳೆ] 
ಗಳಿಗೆ, "ಗಟಾಗೆ ನೋ. 
ಗಳಿಗೆ "ಗಳಗೆ? ನೋ. 
10| ಗಳಿಗೆ, ಘಳಿಗ್ಯೆ (ನಾ). ೧. ಬಟ್ಟಿ ಮುಂತಾದುವುಗಳ ಮಡಿಕೆ, 
ಪದರ: ಗಂಗೆ ಗೌರೀವಲ್ಲಭರೆಲ್ಲರು ಚತುಮರ್ಮಿಖ ಪಂಚಮುಖ 
ಷಣ್ಮುಖ ದಶಮುಖರೆಲ್ಲರು ನಿಮ್ಮ ಮಡಿಯ ಗಳಿಗೆಯೊಳಗಿದ್ದರು 
(ಡನ್ನವ. ಕ. ೩೯೩-೮೩೪). ೨. ವೀಳೆಯಜೆಲೆಯನ್ನು ಮಡಿಸಿದ 
ತಾಂಬೂಲ: ಬತ್ತಿರ್ದ ಮೊಲೆಯ ಕುಪ್ಪಸದೊಳರುವೆಯ ಚಂಡನೊತ್ತಿ 
ಬಿಗಿದುಂ ಬಾಡಿ ಬಿಸುಟಿಲೆಯ ಗಳಿಗೆಯಂ ಸುತ್ತಿ (ಡೆಬಪು. ೧೦-೭೬); 
ಮಡಿಸಿದೆಲೆಯಗಳಿಗೆಯ ಕೆಂಬಲ್ಹುದಿಗಡಸಿ (ಕಂನವಿ.೯-೧೨೫). ಘಳಿಗೆ: 
೧. ಹಳದಿ ಹಸುರು ಧಾರನ ಪಿಡಿದು ಘಟ್ಟಸಿ ನೇದಂ ಫಳಿಗೇ ತಂದರೆ 
ಕೇಳೋರಿಲ್ಲವಲ್ಲಾ (ನಾಸ ದ. ೧೪೧-೨). ೨. ಸಖಿಯರು ಕೊಡುವೆಲೆ 
ಘಳಿಗೆಯ ಕೊಳುತ (ಧರ ಚ. ೪೦-೬೯). "ಗಳಿಗೆಮುರಿ' ಪರಾ. 
ಗಳಿಗೆಮಾಡು, ಘಳಿಗೆಮಾಡು - (ಮಡಿಯಾದ ಬಟ್ಟಿಗಳನ್ನು ) 
ಮಡಿಸು ; ನಲುಗದಂತೆ ಅಳವಡಿಸು; ಮಡಿಕೆಮಾಡು : ಅಕಾಶ 
ವನು ಗಳಿಗೆಮಾಡಿ ಮುಚ್ಚಿದ ಒಳಗಿಪ್ಪ ಭೇದವನು ಭೇದಿಸದ ಬೆಡಗಿಗೆ 
ಆನು ಬೇಡಿಕೊಂಬೆ (ದೇದಾವ. ೪೪-೮೭) ; ಗಾಂಧಾರಿಯು , . . 
ಪರಕಾಳೆ ವಸ್ತ್ರವನ್ನು ಗಳಿಗೆಮಾಡಿ ಅದರಿಂದ ಕಣ್ಣುಗಳನ್ನು ಕಟ್ಟಿ 
ಕೊಂಡಿದ್ದಳು (ಕೃವಾಆ. ೨೦೫) ; ಹೊಳಹನೊಪ್ಪವಿಟ್ಟು ಸರಮನಂಘಿ) 
ಗಳಿಗೆ ಬಿಚ್ಚದಂತು ಮಡಿಸಿ ಘಳಿಗೆಮಾಡಿ (ತಿರುತೊಂ. ದೇ. ೨೩೩-೧೫). 
(ದೇ. ॥ ತುಳು. ಗಳಿಗೆ] 
ಗಳಿಗೆಬಟ್ಟಿಲು "ಗಟಾಗೆವಟ್ಟಲ್‌? ನೋ. 
ಗಳಿಗೆಮುರಿ (ಕ್ರಿ). (ಹೊಸ ಬಟ್ಟಿಗಳ) ಮಡಿಕೆಯನ್ನು ಬಿಚ್ಚು; 
ಮೊದಲ ಸಲ ಉಡು: ಸೀರೆ ಗಳಿಗೆಮುರಿದು ಪೆಟ್ಟಿಗೆಯಲ್ಲಿಡು 
(ಸದ್ಮಸ. ೨೧೨). [ಗಳಿಗೆ 4 ಮುದ್ದಿ (ಆ ಮುಖ್ಯಿ)] 
ಗಳಿಗೆನಟ್ಟಿಲು "ಗಲಿಗೆವಟ್ಟಲ್‌ ' ನೋ. 
ಗಳಿಜ (ನಾ). ಒಂದು ಬಗ್ಗೆಯ ಸೊಪ್ಪು : ಸೊಪ್ಪುಗಳು:- ಆಗಸೆ, 
ಬಿಳಿಸೂಲಿ . .. ಗಳಿಜ, ನುಚ್ಚುಗೋವಿ, ಮೆಂತೆ (ನಮ್ಮನು. ೨೩೭). [?] 
ಗಳಿತ "ಗಲಿತ ನೋ. 
ಗಳಿತಕೋಪ '(ನಾ). ಕೋಪವಳಿದು ಶಾಂತನಾದವನು; ಸಿಟ್ಟು 
ಇಳಿದವನು: ಗಳಿಯಿಸುತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ 
ನೀನಿರೆ ಕುರುಕುಳಾಂತಕಂ ಗಳಿತಕೋಪನೇ [ಕಲಿ]ಭೀಮಂ 
(ಗದಾಯು. ೧-೬೩). [ಗೆಳಿತ ( ಜ ಗಲಿತ) * ಕೋಪ] 
ಗಳಿತದಾನತೆ (ನಾ). ೧.(ಆನೆಗಳ) ಮದಜಲ ಸೋರಿಹೋಗಿರುವಿಕೆ. 
೨. ದಾನಕೊಡದಿರುವಿಕೆ ; ಕೃಪಣತೆ ; ಜಿಪುಣತನ. ೧, ೨: ಗಳಿತ 
ದಾನತೆ ಕುಂಜರದೊಳ್‌ . . . ಅಲ್ಲದಿಲ್ಲಮೆಲ್ಲಿಯುಂ (ಚಂದ್ರು. ೩-೯ನ). 
[ಗೆಳಿತ (ಎ ಗಲಿತ) * ದಾನತೆ]) 
ಗಳಿತಧಾರೆ (ನಾ). ಸುರಿಯುತ್ತಿರುವ ಮಳೆಯ ಧಾರೆ; ಜಡಿಮಳೆ: 
ಗಳಿತಧಾರೆಗಳಂತಿರೆ ಪತ್ತಿಗೆಳ್‌ ಬಳಸಿ ಕಾರ್ಗೆಣಿಯಾಯಂತ್ತಿ ಮಹಾಹವಂ 
(ಗಳಿಕ ( ಇ ಗಲಿತ) + ಧಾರೆ) 


— 
ಛಾ 


40 


(ಕವಿರಾ. ೧-೧೪೪). 


ಗಳಿತಸೌರುಷ 


ಗಳಿತಸೌಕುಷ (ನಾ). ೧. ಪೌರುಷವನ್ನು ಕಳೆದುಕೊಂಡವನು ; 
ಹೇಡಿ. ೨. (ಆಲಂ) ನಪುಂಸಕ: ಅಕಟಾ ಗಳಿತಪೌರುಷನಾಗಿ | 
ಬದುಕುವನಲ್ಲ ತಾನೆಂದ (ಕುವ್ಯಾಅ. ಆ-೪೬). | 
[ಗಳಿತ (ಎ ಗಲಿತ) * ಪೌರುಷ] 
ಗಳಿತಮದ (ನಾ). ಹೋದ ಮದವುಳ್ಳವನು; ಇಳಿದ|5 
ಸೊಕ್ಕುಳ್ಳ ವನು; ಮದವಡಗಿದವನು ; ಸೊಕ್ಕು ಇಳಿದವನು.: 
ಧರ್ಮಪ್ರಿಯರೆಂಬಾಚಾರ್ಯರಂ ಬಂದಿಸಿ ಗಳಿತಮದಂ ದೀಕ್ಷೆಗೊಂಡು 
- ನಿರ್ಮೋಹನಾದಂ (ಶಾಂತಿಪು. ೯-೧೪). 
(ಗಳಿತ (ಜ.ಗಲಿತ) + ಮದ] 
ಗಳಿತನಿಕಾರ (ನಾ). ನಷ್ಟವಾದ. ವಿಕಾರವುಳ್ಳವನು ; ನಿರ್ವಿಕಾರ; (10 
ಪರಮಾತ್ಮ: ವೀರ ದೈತ್ಮಕುಠಾರ ಗಳಿತವಿಕಾರ ಗೋಪೀಜಾರ 
(ಕುವ್ಯಾಭೀ. ೩-೮೭). [ಗಳಿತ ( ಇ ಗಲಿತ) + ವಿಕಾರ] 
ಗಳಿತಶರ (ನಾ). ೧. ಜಾರಿ ಬಿದ್ದ ಬಾಣ. ೨. ಜಾರಿಬಿದ್ದ ಬಾಣ 
ವುಳ್ಳವನು ; ಬಾಣವಿಲ್ಲದವನು. ೩. ಜಾರಿಬಿದ್ದ ಬಾಣವುಳ್ಳುದು; 
ಬಾಣವಿಲ್ಲದುದು: ಗಳಿತಶರಮಾಯ್ತುಹಸ್ತಂ . . . ಕೌರವಕುಲ |15 
ತಿಲಕಂಗಾ ಕುಮಾರನಂ ಕಾಣಲೊಡಂ (ಗದಾಯು. ೪-೬೦). 
[ಗಳಿತ ( - ಗಲಿತ) 4 ಶರ] 
ಗಳಿತಾಶ್ರು(ನಾ).ಸುರಿಯುತ್ತಿರುವ ಕಣ್ಣೀರು. ೨. ಸುರಿಯುತ್ತಿರುವ 
ಕಣ್ಣೀರನ್ನುಳ್ಳುದು: ನಯನಂ ಗಳಿತಾಶ್ರುವಾಯ್ತು ಕೌರವಳುಲ 
ತಿಲಕಂಗಾ ಕುಮಾರನಂ ಕಾಣಲೊಡಂ (ಗದಾಯು. ೪-೬೦). 20 
[ಗಳಿತ (ಐ ಗಲಿತ) * ಅಶ್ರು) 
ಗಳಿಬಿಳಿ(ನಾ). ೧. ನಿರಾತಂಕವಾಗಿ ' ಮಾತನಾಡುವ ಸ್ವಭಾವ; 
ಸರಳತೆ ; ಸಲುಗೆ: ಈಕೆಯ ನಡಾವಳಿ, ದೇವನಿಷ್ಠೆ, ಔದಾರ್ಯ, 
ಗಳಿಬಿಳಿ- ಮುಂತಾದುವುಗಳೆ ಮೂಲಕ ಅವರಾದರೂ ಈಕೆಯನ್ನು 
ಅದೆರಿಸುತ್ತಿದ್ದರು. (ಗಂಗಾಸಾ. ೨೫); ನಾಲ್ಕುದಿನ ಸಲುಗೆಯಾಗಿ |25 
ಚೀಷ್ಟೆಯ ಮಾತನಾಡುವಷ್ಟು ಗಳಿಬಿಳಿಯಿಂದಿದ್ದರೂ (ವೈನಿ, ೧೧೧). 
(ಗು). ೨. (ಉಕ) ನಿಸ್ಸಂಕೋಚ ಸ್ವಭಾವದ; ಸರಳವಾದ; 
ಸಲುಗೆಯ : ಸುಂದರಕ್ಕನ ಗಳಿಬಿಳಿಮಾತಿನಿಂದ ಅಜ್ಜಿಗೊ ಸ್ವಲ್ಪ 
ಸಮಾಧಾನವೆನಿಸಿತು (ವೈನಿ. ೧೪೬) ; ಕೃಷ್ಣತನಯನಾದರೂ ಅಂತಹ 
ಗಳಿಬಿಳಿ ಮನುಷ್ಯನಲ್ಲ (ಸಿವಛಾ. ೧೦೬). [«- ಮರಾ. ಗಳಬಳೀತ್‌] |50 
ಗಳಿಮೆ (ನಾ). ಗಳಿಕೆ; ಸಂಪಾದನೆ: ತಂದೆಯ ಗಳಿಮೆ ಉಳಿದೆಲ್ಲ 
ವೆಚ್ಚಗಳಿಗೆ ಸಾಕಾಗುತ್ತಿತ್ತು (ಮೊಪಮ. ೧); ಹಣದ ಗಳಿಮೆಯಲ್ಲಿ 


ದಿನಕ್ಕೆ ಎಂಟು ಗಂಟೆಗಳಾದರೂ ಕಳೆಯುತ್ತದೆ (ಒಂಟದ. ೪೦); 
ಯಶೋದೆಯ ಗಳಿಮೊಯಿಲ್ಲ (ವಾತ್ಸಲ್ಯ. ೩೬೫). 
[< ಗಳಿಸು (ಆ ಘಟ್‌ಯಿಸು) + -ಮ್ಮೆ) 35 


ಗೆಳಿಯೆ "ಗಳಿಹ' ನೋ. 

ಗಳಿಯಾರ " ಘಳಿಯಾರ' ನೋ. 

ಗಳಿಯಿಸು " ಗಲಿಯಿಸು? ನೋ. 

ಗಳಿಲನೆ (ಅ). ಶೀಘ್ರವಾಗಿ; ಬೇಗನೆ: ಗಳಿಲನೆ ನಾಯ್ಗೆ ಬೇಗ 
ಮೊಸದಿಕ್ಕಿ (ಧರ್ಮಾಮೃ. ೭-೧೬೭); ಆರಸುಗೆಲಸಮಂ ಮಂಜಕಿದು |40 
ಗಳಿಲನೇಶ್ವಿ ರದೆಯ್ದೆ (ಪದ್ಮ ರಾ. ೫-೪೭); ಗಳಿಲನೆ ಬಡಿಸಲೊಗ್ಗ ರಣೆ 
ಯಿಂಗಿನೆ ಕಂಪು ಸುಳಿದುದು (ಮೋಹತ. ೩-೫೪). [ಗಳಿಲು +- -೮ನ್ರೈ) 

ಗಳಿಲಾನ್‌ (ಕ್ರಿ). ವೇಗವನ್ನು ಹೊಂದು; ತ್ವಕೆಗೊಳ್ಳು : ತಾಳಿಗುರುನ. 
ಬಲೆಯ ಕೈ ಲಾಗುವಿಡಿದು, . . ಗಳಿಲಾಂತು ನೆಲೆನೆಲೆಗುರುಜುಗಳೊಳು. 
ನೋಡುತಿಳಿದಳುಪ್ಪರಿಗೆಯನವಳು (ನೋಹತ. ೨೮-೭). 45 

[ಗಳಿಲು + ಆನ್ಸ್‌) 


V೬ 


ಗೆಳ್ಳಿಕ್ಕು 


ಗಳಿಲು (ನಾ). ಬೇಗ; ವೇಗ. 

ಗಳಿಸಾಳೆ " ಗಟುಸಾಳಿ? ನೋ. 

ಗೆಳಿಸಾಳಿವೆಯ್‌ " ಗಚಿಸಾಳಿವೆಣ್‌' ನೋ. 

ಗಳಿಸು "ಘಟೀಯಿಸು' ನೋ. 

ಗಳಿಹ, ಗಳಿಯ (ನಾ). ಗಳಿಕೆ; ಸಂಪಾದನೆ: ಅಚ್ಚನೆಯ ಗಳಿಹನ 
ನಿಳುಹಿದಕೆ ಬಳಿಕ ನಿಶ್ಚಿಂತವಾಯಿತ್ತು ಗುಹೇಶ್ವರ (ಅವಚಂ. ೨೫-೧೦೬); 
ಎನ್ನಕನ್ನಡಿ ಒಳಹೊರಗಿಲ್ಲ ಎನ್ನ ಗಳಿಹ [ಪಾಕಾಂ. ಯ] ಮುಟ್ಟನೊಳ 
ಕೊಂಡ ಚೀರ ಹಡಪಕ್ಕೆ ಅಳವಲ್ಲ. . . ಮಿಕ್ಕಾದ ಎನ್ನಯ ಮುಟ್ಟಿ 
ಸತ್ಯ ಶರಣರು ಕೊಟ್ಟಿರೆ (ಸರ್ವವ, ೧೨೬-೬೪೫); ನಮ್ಮ ಗಳಿಹಮಂ 
ತಾರೆನಲು ನಗುತೆಲ್ಲನಂ ತಂದು ಕುಲುಮೆಯಿಕ್ಕೂದಿ ಕೆಂಪಗೆ ಕಾದ 
ಕಬ್ಬುನದ ಗಳಿಹಗಳನೊಯಿರೆನಲು (ಗುರುಚಾ. ೧೩-೭೫). ಗಳಿಯೆ: 
ಯಿ ಮೂವರು ತುರುಸಿ ದಳದ ಕೊಡೆ ಕಾದಿ ಗಳಿಯವಕೊಂಡು ಬಾಹಲ್ಲಿ 

1481) ; ವಸ್ತ್ರ ನೈವದಕೆ ಗಳಿಯ ಮುಟ್ಟುಗಳಿಲ್ಲಾ 
ಕರ್ತೂ ನಿರ್ಮಿಸಬೇಕೆಂಜಿನಲೂ ಜ್‌ ೩-೧೫೬). 

[< ಗಳಿಸು (ಎ ಘಟ್‌ಯಿಸು) +- ಹ್ಯ] 

ಗಳಿಹಾರೆ "ಘಳಿಯಾರ' ನೋ. 

ಗಳು "ಗಟ್‌” ನೋ. 

ಗಳುಹು "ಗಟಪು' ನೋ. 

ಗಳೆ "ಗಟ? ನೋ. 

ಗಳೆಕಾರ " ಗಟೌ್‌ಕಾಅ” ನೋ. 

ಗಳೆದುದಿ (ನಾ). ಬಿದಿರಿನ ಕೊನೆ; ಗಳೆಯ ತುದಿ: ಗಳೆದುದಿಯ 
ಮೇಲಾಡುತಿರ್ಪ ಕೊಬ್ಲಟಗವೆಣ್ಣೊ ನಲ್‌ (ಡೆಬಪು. ೧೦-೬೨). 

(ಗಳೆ (ಆ ಗಟ!) + ತುದಿ] 

ಗಳೆಮರ (ನಾ). ಬಿದಿರು; ಬೊಂಬು : ಅಲ್ಲಿ ಗಳೆಮರದುದ್ದ ಬೆಳೆದಿದ್ದ 

ಮೊಡನೆ ಮೋರೆಯ ಮರಿವೈದ್ಯ(ಪುನರು.೪೦೯).[ಗಳೆ (ಆ. ಗಲಕಿ)+ಮರ,] 


"ಗಳಿಲಾನ್‌' ಪರಾ... [?) 


(ಕಣ. 1, ೬೨-೧೪; 


ಗಳೆಹೂಡು (ಕ್ರಿ). (ಉಕ) ನೇಗಿಲನ್ನು ಹೂಡು, -- ಕಟ್ಟು: ಗಳೆ 
ಹೂಡಿ ಹೊಲ ಹರೆಗಲನುವಾದನು (ಶರಚ. ೬೯೪). 
[ಗಳಿ (ಆ ಗಟ್‌) + ಹೂಡು (ಆ ಪೂಡು)] 
ಗಳೆಹೊಡೆ (ಕ್ರಿ). (ಉಕ) ನೇಗಿಲಿನಿಂದ ಉಳು: ಗಳೆಹೊಡೆದು 


ಮನೆಗೆ ಹೊರೆಟ (ಮನೆಜಿ. ೧೩೩) ; ಗಳೆಹೊಡೆದು ಹದಮಾಡಿದ 
ಹೊಲಗಳೆಲ್ಲ ಬಿಕೊ* ಎಂದುವು (ಬರಹಾ. ೫೮). 
[ಗಳೆ (ಆ. ಗಣಿ) + ಹೊಡೆ (ಆಪೊಡೈ)) 
ಗಳೋದ್ದೇಶ "ಗಲೋದ್ದೇಶ' ನೋ. 
ಗಳ್ಳಿ " ಗಲಿ : ನೋ. 
ಗಳ್ಳಿ ಗಳೆ, ಗಜ್ಜಿಗಳೆ (ನಾ). ಗಡ್ಡೆಯನ್ನು : ಅಳತೆಮಾಡುವ ಒಂದು 
ಅಳತೆಗೋಲು - ಗಣೆ: ಸವಣನ ಕೆಜಿಯ ಕೆಳಗೆ ಗಳ್ಳೆಗಳೆಯಲು 
ಮತ್ತರು ೨ (ಎಕ. ೪1, ಶಿವಮೊ. ೫೭-೬೬; 1115). ಗದ್ದೆಗಳಿ : 
ಹರಕೇರಿಯ ಸೀಮೆಪರಿಯಂತ ಬಿಟ್ಟಿ ಗದ್ದೆಗಳೆಯ ಮುತ್ತಲೊಂದು 
(ಎಳ, ೪11, ಶಿವಮೊ. ೬-೧೫ ; ಸು. 1060), 
[ಗಳ್ಡೆ(ಆ ಗಲ್ಲಿ) + ಗಳೆ (£ ಗಟ್‌)] 
ಗಳ್ಳಿಕ್ಟು (ಕ್ರಿ). (ನಾಯಿಯಂತೆ) ಗಳ್‌ಗಳ್‌ ಎಂದು ಧ್ವನಿಮಾಡು ; 
ಬೊಗಳು : ನಾಯಿಂ ನೇದವಾ ಮಂಡಳಾಧಿಪನ ಮುಂದೋದದಿಪೆನೆನು 
ತ್ತಾಡಿಕೊಂಡು ಬಂದದನಿಲಿಸೆ ಗಳ್ಳಿಕ್ಕೆ (ವೀಕೈಪು. ೪-೧೨-೧೫) ; ಹೊಸ 
ಮನುಷ್ಯ ರ ಗವಲಿಗೆ ಗಳ್ಳಿ ಕ್ಯು OR ಮುಂಬರಿವ ಶುನಿಗಳು 
(ತಂಕವಿ, ೧೯-೨೪) ; ಗಳ್ಳಿ ಕ್ಕಿ ಕೂಗಿಡುತ ಮುಂತೈದುತಿಹ ಸಾರಮೇಯ 


ಗಳ (ವೆಂಕಾರಾ, WS [ಗಳ್ಳು * ಇಕ್ಕು] 


ಗಲ್‌ ೨೪೬೨ 


ಗಜ (ನಾ). ಒಂದು ಅನುಕರಣ ಶಬ್ದ: ರಕ್ತಮಂ ಕುಡಿದು. . 
ಗಣ್ಣಿಂದೋವದೆ ತೇಗಿಯುಂ ಮಿಡಿಗಳಂ ಕುಂಟಾಗೆ ಕೊಯ್ದು ಂ ಖಳರ್‌ 
(ಧರ್ಮಾಮೃ. ೬-೧೮೯) ; ರಕ್ಕಸನ ರಕ್ತನ ಕುಡಿದು ಗಜಕ್ಕಿಂದು ತೇಗಿದವ 
ನೊಡಲಿಂದಲಲ್ಲಿ .. . ಸುರಿಯಲು (ವೀಶೈಶು. ೩-೬-೨೪). 

ಗೆಿಗೆ (ನಾ). ಒಂದು ಜಾತಿಯ ಹೆಕ್ಕಿ: ಗರುಡ ಕೊಣನು ಮೇಣು 
ಟೀವನು ಗರಗೆ ತೊಂಡಲು ಗಣಳ ಬಳಿಯಾ ಗಣಗ ಮುಕ್ಕುಟುಕ 
* . * ಒಪ್ರಿದುವು (ಸಾಳ್ವಭಾ. ೫-೨೩). [| 

ಗಅಬಖಗುಟ್ಟಿಸು (ಕ್ರಿ). ಗರಬರ ಎಂದು ಸದ್ದಾಗುವಂತೆ ಮಾಡು: 
ನರಿಯ [ಗಿ] ತ ಬಳ್ಳು ಮೆಚ್ಚಿದ ತೆಆದಿ ಬಾಲಕಿ ಮೇಲನಜಕಿಯದೆ 
ಹಜೆಯ ಗಜಬಜಗುಟ್ಟಸಿದೆ ಹಜಕಿಗಾಜ ನನು ಕಂಡೂ 
(ಸಾಳ್ವಛಾ. ೮-೬೦). [ಗಜಬಜ್ಯ * ಕುಟ್ಟು; * -ಇಸ್ಸು] 

ಗಣ, ಗರಿ (ನಾ). ,೧. (ಹಕ್ಕಿಗಳ) ರೆಕ್ಕೆ: * ಪತ್ರ ತನೂರುಹ ವಾಜ 
ಪತತ್ರಚ್ಛದ ಏಂಛ ಪಕ್ಷನಾಮಂ ಗಜ? (ವಸ್ತುಕೋ. ೪೧-೧೦); ಗಜಾ 
ಪಾರಲ್ಲಿ ಲ್ಲ ಕಾಲುಂ ಬಲಿಯವು (ಕಾದಂಪೂ. ೧೯೧) ; ನರಂಗೆ ಸ್ವರ್ಗಕ್ಕೆ 
ಪಾರಲೆೇಂ ಗಜಕಿಯೊಳನೆ (ಸಮಪ, ೧೦-೧೫೭) ; ಗರುಡನ ಗಜಕಿಯ 
ಗಾಳಿಗೆ ಫಣಿಗಳ ಮೊತ್ತ ಮುರಿಗೆಡೆದೋಡುವಂದದಲಿ (ಕಂನವಿ. 
೧೫-೧೦೪) ೨. ಬಾಣಕೈ ವೇಗ ಬರಲೆಂದು ತುದಿಯಲ್ಲಿ ಕಟ್ಟುವ 
ರೆಕ್ಕೆ, ಪುಕ್ಕ: * ಪಶ್ರಪಾಳೀ, ವಾಜ। - ಈ ೨ ಗಜಕಿ (ಹಲಾಯು. 
೭೬-೩೧೪) ; ಮುನಿದಿಸುವಿನಜನ ಸರಲಂ ಮೊನೆಯಿಂ ಗಜಕಿನರೆ ಗಮೆಯ್ದೆ 
ಸೀಳ್ದುವು ಕಣೆಗಳ್‌ (ಸಂಪಜಾ. ೧೨-೧೮೭) ; ಅಲರ್ಗಣೆಗೆ ಗೆಜಿಯಂ 
ಕಟ್ಟುವಂತೆ (ಉದ್ಭಟ, ೪-೨೨ ವ); ನೂಕಿದವಂಬು ಗಜಕಿ ಸಹಿತ 
(ಕುವ್ಯಾದ್ರೋ. ೩-೫೦) ; ಪೊಂಬರಹದ ಶುಭ್ರದೂವಟವ ಸ್ಮರಬಾಣ 
ಗಜಿಯಂತೆ ನಿಆ್‌ವಿಡಿದುಡಿಸಿದರು (ಮೋಹಶ. ೨೩-೧೩). 
೩. ಬಾಣ; ಅಂಬು. "ಗಲಿತೋಟು' ಪರಾ. ೪. ಶಾಳೆ, 
ತೆಂಗು, ಅಡಕೆ ಮುಂತಾದ: ಮರಗಳ ಎಲೆ. ೫. ಹೂವಿನ ೫ 
ಎಸಳು; ರೇಕು; ದಳ: ಪೊಂಗೇದಗೆಯ ಗಜಕಿಯ ಕಿಜುಮುಳ್ಗೆ 

೩೬) ; ಕುಮುದಿನಿಗಳೊಂದೊಂದು ಗಟೀಗೆಳುಳ್ಳಲರೆ | 
(ಕಾದಂಉ. ೩೭೫). " ಗಟ್‌ವೂ' ಪರಾ. ಗೆರಿ: ೧."ಗರಿಗೆದರ್‌' ಪರಾ, 
೪. ಅದರ ಕೆಲವು, ತಾಡೋಲೆಗಳ ಗುಗಳು ಗದ್ದೆಗಿ-ಮಠದಲಿದ್ದವು. 
(ಕನ್ನಜಾ. ೯೩); ಈಚಲು ಗರಿಯಿಂದ ಚಾಪೆಮಾಡುಕ್ತಾರೆ (ರೂಢಿ). 30 
೬. ಪುಸ್ತಕದ ಪುಟ, ಹಾಳೆ: ಒಂಡೊಂದು ಗರಿಯೂ 
ಕಣ್ಣು ಮನಗಳನ್ನು ಸೆಳೆಯುವಂತಹದು (ಸುವಸಂ. ೪); ಇಲ್ಲಿ ನಾಲ್ಕು 
ಗರಿಗಳು ನನ್ನ ವಾಗಿನೆ (ಶಮಪಾಂ.೭೩). ೬. ಮಾಸದಿರುವುದು; ಹೊಸ 
ದಾಗಿರುವುದು: ಬಿಳಿ-ಹೊಳೆ ಬಣ್ಣದ ಗರಿ-ಗರಿಯುಂಟು (ಗರಿ.೫೬-೭). 

ಗರಿಗರಿ (ದ್ವಿರುಕ್ತಿ). ಅವನು ಧರಿಸುವ ಬಟ್ಟಿ ಸದಾ ಗರಿಗರಿ] 58 
ಯಾಗಿರುತ್ತದೆ. (ರೂಢಿ). 
(ದೇ. ॥ ತುಳು. ಗರಿ; ತೆಲು. ಗಜ; ಕೋಲಾ, ಗರ್‌] 

ಗೆಜಕಕೆ " ಕಟುಂಕೆ' ನೋ. 

ಗಅಕಕೆಗಾಲ (ನಾ). ಒಂದು ಊರಿನ ಹೆಸರು: ಡೋರಯ್ಮ ಸಿಟ್ಟ 
ಮೂಲಸ್ಥಾನ ದೇವರ್ಗ್ಗೆ ಗಣಿಕೆಗಾಲ ಕಕ್ಕುವ ಗಟ್ಷಿಯ ಮೂಡಣ] 40 
ಜೆಸೆಯಲಿ. ,.. ಫೊನ್ನರಕೊಟ್ಟು (ಎಕ. 111, ನಂಜನ. ೧೬೪-೨೩ ; 1092). 

[7] 

ಗಜಂಗೆಂಟಿ, ಗರಿಗಂಟಿ, ಗರಿಗಂಟೆ (ನಾ). ಒಂದು ಜಾತಿಯ ಔಷಧಿ 
ಸಸ್ಯ: * ವಿಷ್ಣುಮುಷ್ಟಿಃ - ಗಅಕಿಗಂಟ? (ಓಷಧಿ ೧೫೩). ಗೆರಿಗೆಂಬ : 

* ದುಗಂಧ-ಗರಿಗಂಟ, ವಿಷಪರಿಹಾರಿ” (ಓನಧಿ. ೩೮). ಗೆರಿಗೆಂಬೆ ; | 45 
* ಫಿಷಃ - ಗರಿಗಂಟಿ, ಔಷಧ” (ಓಷಧಿ. ೧೫೨). (2) 


| 


(ಕಾದಂಉ, 


ಗಂಗೆ (ನಾ). ಗರಿಯನ್ನು ಕಟ್ಟಿದ ಬಾಣ: 


ಗಲಗೂಡು 


| ಗೇಲಣಗಟ್ಟು, ಗರಿಕಟ್ಟು, ಗರಿಗಟ್ಟು (ಕ್ರಿ). ೧. ಬಾಣಕ್ಕೆ ಗರಿಯನ್ನು 


ಕಟ್ಟು; ಸು ಬಾಣಕ್ಕೆ ಸೆ ಸರಸು: ಪೊಸಕೋಲಂ ಗಟಕಗಟ್ಟು ಹ 
ಗರುಡಪಕ್ಷಟ್ಟೆ ಕ ಶಿರ್ದುವಂ (ಅರ್ಥನೇ. ೩-೫೩); ಗರ 
ಗಣಿಗಟ್ಟುತಿರ್ಪ ಬಿಲ್ಲೀಸುವ . . . ವನೇಚರರಿಂ ಬಗೆಗೊಂಡುದಾವನಂ 
(ಜಗವಿ. ೧೬-೧೬) ; ಅಂಗುಲಿ ಸ್ಮರೆಶರಮಂಗುಲೀಯ ಮಣಿರಶ್ಮಿಗಳಿಂ 
ಗಟ್‌ಗಟ್ಟಿವೇಕೆ (ಆನಂಪು. ೧೨-೫೪). ೨, (ಆಲಂ) ಬಲವಾಗು ; 
ಶಕ್ತಿಯುತವಾಗು ; ದಳವೇರು: ಮೆಜಕಿವೀ ನ ಆಕಿ 
ಯೊಳ್‌ ಗಜ್‌ಗಟ್ಟಿ ಮಾಜವೇ ಮಿಕ್ಕ ಲರಂ (ಜಗವಿ. ೧೪-೮೩) ; 
ವದನಾದ ಮಚ್ಚು, ಗೇಗಟ್ಟಿ ದ ಮೆಲ್ಬು (ಸೂಕ್ತಿ ಸು. ೮-೩೯೪), ಆಲಸದ 
ನೋಟಿದಿಂ ಸಡಿಲದಪ್ಪುಗೆಯಿಂ 'ಗಜಕಗಟ್ಟಿ ದೊಲ್ಷೈಯಿಂ (ದಶಕು. 
೧೧-೭೫) ; ಗೆಆ್‌ಗಟ್ಟಿದಿರಿ ನೀವೆ ಹಿಡಿಯಲೀವಿರೆ ಧರ್ಮುನಂದನನ 
(ಕುವ್ಯಾದ್ರೋ. ೨-೫೨); ಹಿಮೆಟ್ಟಿದುದು ಗೆಲವೆಮಗೆ ರಣ ಗಜಕಿಗಟ್ಟಿ ತರಿ 
ಗಳಿಗೆ (ತೊರರಾ. ೬-೧೫-೩); ಜನಭಾಗ್ಮಂ ಗಜ್‌ಗಟ್ಟಿತೋ (ಚಿಕವಿ. 
೩-೧೧೩). ಗೆರಿಕಟ್ಟು: ೨. ಅಲ್ಲೊಬ್ಬ ಇಲ್ಲೊಬ್ಬ ಪಾಳೆಯಗಾರರು 
ಇದ್ದುದರಲ್ಲಿ ಗರಿಕಟ್ಟಕೊಂಡು . . . ಬೆಳೆಯುತ್ತಿದ್ದರು (ಚಿಕದೇ. ೩); 
ಈಗ ಅವರು ಬೆಳೆದು ಗರಿಕಟ್ಟಿಕೊಂಡು ಬೇರಿ ದೇಶದಲ್ಲಿರುವಾಗ 
(ವೆಡಭಾ. ೬೩). ಗರಿಗಟ್ಟು: ೨. ತಲಕಾಡಿನ ಚೋಳರು ಈಗ 
ಮೂಡಲತ್ತ ಗರಿಗಟ್ಟಕೊಂಡು ಹೊಯ್ಸಳ ರಾಜ್ಯಕ್ಕೆ ಕಣ್ಣಿನ ಒಂದು 
` ಮಣ್ಣಕಣ ಆಗುತ್ತಿದ್ದಾರೆ (ಸವಶಿ.. ೬೦); ಇದಕ್ಕಾಗಿ ಗರಿಗಟ್ಟದ 
ಪಾತಕಗಳನ್ನು ಕಟ್ಟುಕಳಚಿ ಅಟ್ಟಿ ದ್ದಾನೆ (ಬದ್ಧಪ್ರ. 20೭೪111, ಪೀಠಿಕೆ). 
[ಗಣಕ + ಕಟ್ಟು) 
ಗೆಅಿಗಡಿ (ಕ್ರಿ). ಗರಿಯವರೆಗೆ ಕತ್ತರಿಸು; ಪೂರ್ಣವಾಗಿ ಛೇದಿಸು; 
ತುಂಡರಿಸು: ಗಜ್‌ಗಡಿದಾಳ್ವಂಬ:ಗಳಿಂದೊಟಕಿವ ನವವ್ರಣದಿಂ (ಜಗವಿ. 
ಕೆಂಗಜಕಿಯೆ ಮಜಕಿದುಂಬಿ ತಾವರೆಗಂಗವಿಸುವ 
ವೊಲಸುರರಿಪುವಿನ ಮಂಗಳಾನನಕನಮುಲದಲಿ ಶರವಾಳೆ ಗಜಂಗಡಿಯೆ 
(ಕುವ್ಯಾಭೀ. ೬-೨೫). 
ಗೆಜಕಿಗಡಿಯಾಗು - ಗರಿ ಕತ್ತರಿಸಿಹೋಗು; ಗರಿ ಮುರಿದು 
ಹೋಗು: ಉರಿಯನುಗುಳುವ ಬಾಣದಲಿ.. , ಕತ್ತರಿಸಿಕರ್ಣನನೆಸಲು 
ಸಮರದಲುರವ ಹೀಲಿನಿತಂಬು ಗಜೀಗಡಿಯಾಗಿ ಗಾಢದಲಿ (ಕುವ್ಯಾಕ. 
[ಗಜ + ಕಡ್ಡಿ) 


೧೪-೧೦೪) ; 


೨೭-೧೪). 
ಉಡಿಯೊಳ್‌ 
ಪೊಂಜುರಿಗೆಯಂ ಕಟ್ಟ ಗಟಗಣೆಗಳು. ಆಗಿದ ಪೊನ್ನ ಬತ್ತ ಳಿಕೆಯಂ 
ಬೆನ್ನೊಳ್‌ ತಳೆದು (aki: ೬-೧೧ ವ) ; ಗಜೀಗಣೆ ನೆಜಕಿ 'ಹೊಟ್‌ದು 
ಪರಿದುದೆರಡುಂ ಬಲಡೊಳ್‌ (ರಾಜಶೇ. ೬-೪೭). 
[ಗಣ + ಕಜೆ] 
ಗಲಗಲನೆ (ಅ). ಒಂದು ಅನುಕರಣಾವ್ಯಯ ; ಅತಿವೇಗ 
ವಾಗಿ; ರಭಸದಿಂದ: ಭಿಕ್ಸುವಾಟಯೊಳ್ಬಜಕಿಯ ವಣದೇಗ ತಟ 
ಶಟಿದು ಗಆಿಗಜೀನೆ ಮೇವ ಕುಜ'ಗಳ ತೆಅದೊಳು (ಷತಿಲ: ೩-೧೫). 
"ಗರಿಗರಿಲನೆ?, "ಫರಿಘರಿನೆ? ಪರಾ. 
[7 
ಗೇಃಿಗೂಡು (ನಾ). (ಬಾಣಗಳ) ಗರಿಗಳ ನೆಲೆ, ಬೀಡು, -- 
ಆಶ್ರಯಸ್ಥಾನ: ಇರದೆ ಕಡಂಗಿ ನೂಂಕಿದ ಮದೇಭಘಟಾವಳಿ ತೊಟ್ಟಸಲೈ 
ಬೆಚ್ಚರದೆ ಕುಮಾರನಸ್ತ್ರ ಗಣದಿಂ ಗಜೀಗೂಡುಗಳಾಗಿ ಬೀಬರ್ಹಿವಾ ಸುರಪತಿ 
ಕೋಪದಿಂ ತಿರುಪೆ” ತತ್ಯುಲಿಶಾದ್ಭುತ ವಾತಘಾತದಿಂ ಧರಣಿಗೆಜಂಕೆ 
ಗೂಡಿ ಕೆಡೆದುನ್ನ ತ ALOE (ಶಾಂಶೀಶ್ವ ೩-೧೦೧). 
[ಗಣಕ + ಗೂಡು) 


ಗೆಲಾಗೆದಲು 


ಗೆಜಿಂಗೆದಯಿ, ಗರಿಗೆದರ್‌, ಗರಿಗೆದರು (ಕ್ರಿ). ೧. ರೆಕ್ಕೆಯನ್ನು 
ಹರಡು, ಬಿಚ್ಚು : ಗಟ್‌ಗೆದಆ ಕೊಡೆನಿಡಿದು ನಿಂದುವು ಬಿಸಿಲ್ಲೆ 
ನನಿಲ್‌ (ಜೈಮಿಭಾ. ೨೮-೩೬) ; ಗಲ್‌ಗೆದಲ ಬಿದಿರ್ದು ಕೊಕ್ಕಿಂದಿಐೌ 
ದಿಜಿದು , , . ವಿಹಗಂಗಳ್‌ (ರಾಜಕೇ. ೯-೨೮). ಗರಿಗೆದರ್‌ : 
ಗರಿಗೆದರ್ದು ಕುಣಿವುತಿಹ ಶಿಖಿಗಳಿಂ (ನವನೋ. ೪-೨೫). ಗರಿಗೆದರು : 
ನಿನ್ನ ತೋಟದಿ ನವಿಲು ಗರಿಗೆದರಿ ಕುಣಿಯುವುದು (ಸೆಲಮು. ೨೩). 

[ಗೇ + ಕೆದಜ್ಮು(ಲ ಕೆದಖ್ಯ್‌)] 

ಗೆಖಿಗೋಲ್‌ (ನಾ). ೬ ಗಲೌಗಣೆ; -ರಕ್ಕಸರಾಯರುಗಳು ... 
ಕವಿದೆಚ್ಚು ನೂಂಕಿತು ಹೊಂಬಣ್ಣಗಲಗೋಲ್ಲಳಿಂದೆ (ಮೋಹತ. 
೩೪-೧೦). [ಗಜ + ಕೋಲ್ಡ್‌) 

ಗೆ೫ತೋಜು "ಗಜೀದೋಜು' ನೋ. 

ಗಣಕ ದೊಂಗಲ್‌ (ನಾ). ಗರಿಗಳ ಸಮೂಹೆ, ಗುಂಪು: ಮನಸಿಜನ 
ಮೋಹಬಾಣದ'ಗಜಕಿದೊಂಗಲಂಕೆಸೆವ ರಮಣಿಯರ ವಿಜಿಯ ತುಜುಗಲಂ 
(ಕುಸುಮಾ. ೪-೨೯ ವ). [ಗಜ 4+ ತೊಂಗಲ್‌] 

ಗಜಂಮೋಯು, ಗಲುತೋಣಜು (ಕ್ರಿ). ೧. ಬಾಣವನ್ನು ತೋರಿಸು, 
--ಕಾಣಿಸು: ಮಚ್ಚು ಅಚ್ಚುಗವಾಗಿ ಒಬ್ಬದ ಪರಿಯ ನೋಡಾ ಎಚ್ಚರೆ 
ಗಆೀದೋಜದಂತೆ ನಡಬೇಕು (ಮಹಾದೇ. ಬ. ೧೪೭-೩೩೬); ಸಿಲ್ಫಿ 
ಶಬರಾಳಿಯೆಚ್ಚ ಸರಲ್ಫಿಕ್ಕಿಜೀಗಿಐೀದು ನಟ್ಟು ಗಜ್‌ದೋಜಂಕ್ತಿಂ ನಾಲ್ಕು 
ಮೆಯ್ಯೊಳ್ತೀವಿರೆ (ಗಿರಿಕ.೧-೯೩); ತಾಗಿದ ಕೂರಲಗು ಗಜಕಿದೋಜಕಿದವು 
ನಿಜಹಯದ ಮೈಗಳಲಿ (ಕುವ್ಕಾದ್ರೋ. ೧೦-೨೩). ೨. ರೆಕ್ಕೆ ಪಡೆ; ಹಾರಿ 
ಹೋಗು: ಸೂಅಕೆವೋದುದು ಧೈರ್ಯದ ಪುರ ಕರಣವ ಮಾಜುಗೊಂಡನು 
ಪಂಚಬಾಣ ಜಾಜ್‌ಹೋಯಿತು ನಾಣವನ ಬುದ್ಧಿಗೆ ಗಜ್‌ದೋಜದವದ 
ನೇನೆನಲಿ(ಅಂಜಚ ೭-೧೭೮) ಗಂಿತಿತೋಯಿ : ೧. ಗಜಂತೋಣಕೆ ಗಂಡ 
ರೆಂಬವರ ಕಾಣೆ (ಬಸವ. ೧೧೨). [ಗಜ್‌ ೬ ಕೋಟು, (ಆ ತೋಲ್‌)] 

ಗಅಕಿನಾಲಗೆ (ನಾ). ಗರಿಯುಳ್ಳ ನಾಲಗೆ; ಹರಟುವ ನಾಲಗೆ : 
ಗಳಹತನವೇ ನಮ್ಮೊಡನೆ ತೊಟ್ಟಳುಕೆ ಗಣ್‌ನಾಲಗೆಯಂ ಕೊಯ್ವೆನು 
ಮಾಣು ಮಾಣೆನುತ (ಕುವ್ಯಾಕ. ೯-೩). [ಗಜ * ನಾಲಗೆ] 

ಗಅಕಿಮಾನ್‌ (ನಾ). ಒಂದು ಜಾತಿಯ ಮಾನು; ರಿಕ್ಕೆಯಿರುವ 
ಮಾನು: *ವಲ್ಲುಜಃ - ಗಜಿಮಾನ್‌ ೫ (ಓಷಧಿ. ೧೪೬) ; ಗಜಮಾನ್‌ 
ಸೀಗುಡಿ ಗೆಂಡೆಮಾನ್‌ಪವಳನಾಯಂ ಬಾಳೆಮಾನ್‌ (ರಾಜಶೇ. ೫-೧೧೫). 

[ಗಜ + ಮಾನ್ಸ್‌] 

ಗಲಿಮೂಡು (ಕ್ರಿ). ೧. ಕೆಕ್ಟೆ ಮೂಡು; ಗರಿಯೊಡೆ: ಗಟ ಮೂಡಿದ 
ಬಲಕೆ ನೀನೆ ದಲೆಪೋದಪ್ಪೈ (ಕಾದಂಉ. ೬೯೭); ಗಾಳಿಗೆ ಗಜಿಮೂಡಿ 
ದಂತೆ (ಪಂಚತಂ. ೧೧೫-೧೫). ೨. ಎಸಳುಮೂಡು ; ದಳವೇರು 
ಆಕಾರಬರು : ಉರವಣಿಸಿ ಬೆಳೆದ ಪರಿಮಳಕ್ಕೆ ಗಜಿಮೂಡಿತೋ 
ಎಂದು ಕೊಂಡಾಡುತಂ | ಪುಷ್ಪರ. ೯-೧೭). . [ಗಜನಿ * ಮೂಡ್ಕು) 

ಗೆಆುಯವರೆ, ಗರಿಯವರೆ (ನಾ). ಓಂದು :ಬಗೆಯ ಅವರೆಯ ಗಿಡ 
ಮತ್ತು ಅದರ ಕಾಯಿ: *ಕುಕ್ಕುಟ-ಹೆಮ್ಮರೆ, :ಗಜಕಿಯನರೆ, ಕಾಡ 
ಸಿಂಬೆ* (ಓಷಧಿ, ೩೪). ಗೆರಿಯವರೆ: “ಅಮಗೆಂ-ಗರಿಯವರೆ? 
(ಓಷಧಿ. ೧೧). [ಗಜಕಿ + ಅವರೆ|] 

ಗೆಲಾಯಿಡು (ಕ್ರಿ). - ಗಳಿಮೂಡು ೧: ಅರಸಂ ಬರಲೌತ್ಸುಕ್ಕದೆ 
ಪರಿಯಲ್ಲಜಕಿಯಿಟ್ಟುವೆನಿಸಿ ಮಾರ್ತೊಳಗುವ ಚಾಮರದಿಂದಂ 
(ಕಾದಂಉ. ೨೨೬). [ಗಜಾ + ಇಡು] 

ಗಅಕಿವನಿ (ನಾ). ಕೆಕ್ಕೆಯಿಂದ ಉದ:ರುವ ನೀರಹನಿ: ಅಂಚೆಯ 
ಪಿಂಡೆಂಬಂತಿಕೆ ಬೆಳ್ಮುಗಿಲದಜೂಂ ಬೀಳ್ವ - ತುಸಾರಮದಅ ಗಜಕಿವನಿ 
ಯೊನಿಕೂಂ (ರಾಜಕೇ. ೬-೬). [ಗಜ + ಪನಿ) 


೨೪೬೬ 


15 


KY 


ಗಲುಗು 


ಗೆಜೀವೂ, ಗರಿಪೂ ಗಆಹೊ (ನಾ). ಕೇದಗೆ; ತಾಳೆಹೂವು; 
ಕೇತಕಿ: ಗಟಿವೂಯೆಂಬೆನೆ-ಗೇದಗೆ ಗ (ರನ್ನಕಂ. ೯); *ಗಜವೂ - 
ಕೇದಗೆಯ ಪೂ” (ಶಮದ. ಪರಿ. ೨), ನಿಜಕಿಗೊಂಡ ಗಜವೂನಿನ 
ಬಾಚಕ್ಕೀಲಿಯಿಂ ಲೀಲೆವಡೆದ ಲತಾಗೃಹಂ (ದಶಕು. ೧೦-೭೨ ವ); 
ಗಜವೂವಿನ ಕಿಜಂಗಜಕಿಗಳ್ತುಜುಗಿದ ಬಹುಕಂಟಕಂಗಳೊಳ್‌ ನೆಲಸಿರ್ಕುಂ 
(ರಾಜಶೇ. ೭-೪೪). ಗೆರಿಪೂ; * ಗರಿಪೂನೆನಕ್ಕೆ ಕೇದಗೆಯಕ್ಕು * 
(ಕಶರ. ೩೧). ಗಿ ಹೂ : “ಕೇತಕಿ” (ಚತುನಿ.ಕಿ. 1; ೧೦೩). 

[ಗಣ + ಪ್ಯೂ] 

ಗಖಂವೆರಸು (ಅ). ಗರಿ ಸಹಿತವಾಗಿ; ಗರಿಪೂರ್ತಿ : ನಡುಕೋಲ್ವರಂ 
ನಟ್ಟಿ ಕೂರ್ಗಣೆಗಳಂ ಗಜ್‌ವೆರಸಂ ಕೊಜಕೆದು. ಕಳೆದು. (ಪಂಪಭಾ. 
೧೨-೭೪ ವ). [ಗಣಕ 4 ಬೆರಸ್ಕು) 

ಗಲವೆಲು (ಕ್ರಿ). ಗರಿಯನ್ನು ಹೊಂದು ; ರೆಕ್ಕೆಗಳನ್ನು ಪಡೆ: 
ಕೋಲುಗಳು ಗಜಂವೆತ್ತವೋ ಶಿನಶಿವ ಸಚೆಳತನದ ಅಳು ಜೀಯ 
ಹಸಾದವೆನುತ ಬೀಳುಕೊಂಡುದು (ನಿಭಾಗ, ೭-೨-೯); ನಾಯ್ಗ್ಲಳೊ€ 
ನರಿಗಳೋ, ಮೇಣೆಲ್ಲ ಗಜಂವೆತ್ತ ಪಜನೆಯೋ (ಅಂತಿಗೊ. ೪೮-೯೯೯). 

[ಗಜಾ + ಪೆಂ,] 

ಗೆಜಿಕಿವೊಯ್‌, ಗರಿಹೊಯ್‌ (ಕ್ರಿ). ೧. ರೆಕ್ಕೆ ಬಡಿ; ಹಾರಾಡು: 
ಆಗಳಾಗಳಿೆ ಗೆಜಕಿವೊಯ್ತು ಕಂದೆಜಕೆವ ತುಪ್ಪುಳೊಡರ್ಚುವ ಗ 
ಶುಕಶಾಬಕ ಸ್ರಕರಮಂ ತೆಗೆದಂ (ಕಾದಂಪೂ. ೧೭೮); ಮುಖಪದ್ಮೆದೊಳ್‌ 
“ಗಜ ವೊಯ್ತ ಪಜಮೆಯ ಮಣ್‌ಗಳಂತರಮೆ ಆರಲ್ಲ ಕಣ್ಮಲರ್ಗಳುಂ 
(ದಶಕು, ೮-೨೯೫ ವ). ೨. (ಆಲಂ) ಹೆಚ್ಚಾಗು ; ಅತಿಶಯವಾಗು : 
ಗಂಡಗರ್ವಂ ಗಜಕಿವೊಯ್ದುದು ರೌದ್ರರಸಮೆ ಪಲ್ಲವಿಸಿದವೊಲ್‌ (ಜಗವಿ. 
೧೮-೧೦೪) ಗೆರಿಹೊಯ್‌ : ಹಾರುವುದು ಗರಿಹೊಯ್ಲೂ ಮಿಂಚಿ 
ನೊಲುಮೆ | ಇಂಗೀತ. ೫೦-೯), [ಗೇಟ + ಪೊರ್ಯ,] 

ಗೇಶಸನ್ನೆ (ನಾ). ಬಾಣದ ಗರಿಯಿಂದ ಮಾಡುವ ಸಂಜ್ಞೆ, 
ಸೂಚನೆ: ಇದೆೊಂದಪೂರ್ವಮೃಗೆ ಸಖುಗಮೆಂದು ಪೆಜಗೆ ನಿಂದೆ 
ಪುಳಿಂದಿಗೆ ಗಬ್‌ಸನ್ನೆಯಿಂ ತೋಟ ಮೆಲ್ಲನೆ ಬಿಲ್ಲೊಳಂಬಂ ತೊಡರ್ಚೆ 
(ನೇಮಿಪು ೧-೭೫ ವ್ಯ; ಗಜಕಿಸನ್ನೆಯಿಂದೆ ಕರೆಕರೆದುಜುವಾಳ್ಕಳನುಭಯ 
ಬಲದ ಬಿರುದರ್‌ ಬಿಲ್ಲುಂಬೆಜಗಾಗಿ ನೋಡೆ (ದ ಶ ಕು. ೨-೧೭). 
"ಗಅಸನ್ನೆಗೆಯ್‌' ಪರಾ, (ಗೆಜಕಿ + ಸನ್ನೆ] 

ಗಅಕಿಸನ್ನೆಗೆಯ್‌ (ಕ್ರಿ). ಬಾಣದ ಗರಿಯಿಂದ ಸನ್ನೆ ಮಾಡು, 
ಸೂಚಿಸು: ಗಜ[ಪಾಕಾಂ ನೆಣ] ಸನ್ನೆಗೆಯ್ದು ತೆಗೆನೆಜಕಿದೆಜಗಿ ಪರಂ 
ಕಲಿಸಿ ಪರ್ವಿ ಕೂಕಿಜಶಿದಿಸೆ (ಪ 0 ಪ ಭಾ. ೧೦-೭೩) ; ಪದಿಂಬರು 
ಮೋರೊರ್ವರೆಂ ಗಜಕಸನ್ನೆಗೆಯ್ದು ಕಾದುವಲ್ಲಿ (ಪಂರಾಮಾ. ೩-೯೭ ವ); 
ಅಜಕಿದು ಗಟಃಸನ್ನೆಗೆಯ್ದ ವರುಜದೋರ್ವರನೊರ್ವರಾರ್ದು ಪೊಣರ್ದಿ 
ಸುತಿರೆ (ನೀ ಮಿಪು. ೧೧-೧೬೭) ; ಕಲಿಧನಂಜಯನೊಡನೆ ಸೆಣಸಿದನು 
ಗಜಿಕಿಸನ್ನೆಗೆಯಿದು ರುಗುಮಿಣಿ ಭೂವರ (ಸಾಳ್ವಭಾ. ೧೫-೨೪). 

[ಗಜಕಿಸನ್ನೆ 4 ಕೆಯ) 
ಗೆಲಿಹೂ "ಗಲೀವೂ ನೋ. 


40(ಗೆಯಿಂಕೆ "ಕಟುಂಕೆ? ನೋ. 


45 


ಗಣಿಕೆ "ಕಣುಂಕೆ' ನೋ. 

ಗಣಗ, ಗರಗು, ಗರುಗು (ನಾ). ೧. ಹುರಿಯುವುದರಿಂದ ಅಥವಾ 
ಕರಿಯುವುದರಿಂದ ಗರಿಗರಿಯಾಗಿರುವುದು; ಗರಿಮುರಿಯಾಗಿರು 
ವುದು: ಗೆಂಿಗುಳ್ಳ್ಯ ಬಿಳಿಯ ಜೊಸಬೆಲ್ಲವುಂ ಮಳೆ ಖೂಳು 
ಕರಗಿಸಿಯೆರಡು ಜಾಗೆಯ 0 ಮಾಡಿ (ಸೂಪಶಾ. ೨-೨೯). 
ಗರಗ್ಳು: ೧... "ಗರೆಗುವಡೆ'; "ಗರಗೊಬ್ಬಟ್ಟು' ಪರಾ. 


ಗಂ 


ಶಿ. (ಮರಗಳ ಎಲ್ಕೆ ಹೂವು, ಹುಲ್ಲು ಮೊದಲಾದವುಗಳಂತೆ) 
ಶಾಖದಿಂದ ಒಣಗಿ ತರಗಾಗುವುಮು ; ಪುಡಿಪುಡಿಯಾಗಿರುವುದು : 
ಅನಾವೃಷ್ಟಿಯಿಂದ ಗೆರಗಾದ ಭೂಮಿಗೆ ಸುವೃಷ್ಟಿಯಾದಂತೆ ಪರಿಣಮಿಸಿತು 
(ಭಜ್ಯೋಕಿ. ೧೦). ಗರುಗು: ೧. ಆಹಾರವು ಗರುಗಾಗಿ ಹಲ್ಲಿನಿಂದ 
ಅಗಿದು ತಿನ್ನಲು ಹಿತವಾಗಿರುತ್ತದೆ (ಗೃಹವಿ. ೫೪). "ಗರುಗೊಡೆ? ಪರಾ. 
೨. "ಗರುಗಲು' 'ಪರಾ. [ಜೀ. ॥ ತಮಿ. ಕಜಗಜಪ್ಪು; ತೆಲು. ಗಜಗಜ] 

ಗೆ "ಗೆಅಿ' ನೋ. 

ಗಲ್ಮನೆ (ಅ). ರಭಸದಿಂದ; ವೇಗವಾಗಿ: ಕಜ್ಜನೆ ಕಲಿಯವರಾಗಳೆ 
ಗಣ್ಜನೆ ಪರಿತಂದು ಮಾಣದಚ್ಚುಳ ಕೋಲಿಂ . . . ತೊಲಗದೆ ಬಡಿದರ್‌ 
(ಧರ್ಮಾಮೃ. ೩-೧೯೧) ; ಪರಿದೆಯ್ದಿ ಗ[ಪಾಠಾಂ. ಘ]ಜ್ಶ್ಮನೆ ಕದಹನುಜಕಿ 
ತೆಜಕಿದು (ಬಸಪು. ೪೭-೨೪); ಗ[ಪಾಠಾಂ. ಘ]ಜ್ವನೆ ಪೊರಳ್ಣು 
ಗಾಲಿಗಳೇಳೆ ಧರಣಿಯಿಂ (ಜೈಮಿಭಾ. ೧೩-೩೫). 

[ಗೇಲ್‌ + -ಅನೈ) 

ಗಟಿಂಜವಾಗಿಲು (ನಾ). ಒಂದು ಊರಿನ ಹೆಸರು: ,ದುಗ್ಮೊನೆಲ್ಮಲ್ಲಿ 
ಗಟಿಂಜವಾಗಿಲು ಸಾಜಮು ಎಲ್ಕುಣ್ಣೆ ಪರವೂರು , . . ಸಹಿತಂ ಇತ್ತಂ 

ಸು. 890); 
(ಎಇ. 1, ೩೫೦-೧೧ ; 900). [?) 

ಗೆಲಗೆಟಿ, ಗಳಗಳ (ಅ). ಬೇಗ ಬೇಗನೆ, ನಿರಂತರವಾಗಿ ಎಂಬ ಅರ್ಥ 
ವನ್ನು ಸೂಚಿಸುವ ಒಂದು ಅನುಕರಣಾವ್ಯಯ : ಬಾಯಲದು 
ಕೊರಲ್ಲೆ ಪಾಯ್ದು ಪರಿದಾಡುವ ಬಾಲಕನಾದ ಶೋಕದಿಂ ಗಟಗಟ 
ಕಣ್ಮನೀರ್‌ ಸುರಿಯೆ (ಪಂಪಭಾ. ೩-೨೫) ; ಗೆಟಗೆಟಿ ಸುರಿದುವು ಕಣ್ಟನಿ 
(ಶಾಂತಿಪು. ೩-೧೦೬). ಗಳೆಗಳೆ : ಅವನು ಒಂದು ತಂಬಿಗೆ ನೀರನ್ನೂ 
ಗಳಗಳ ಕುಡಿದನು (ರೂಢಿ). 

ಗೆಬಿಗಲನೆ, ಗಳಗಳನೆ (ಅ). ಬೇಗನೆ; ಕೂಡಲೆ; ತಡೆಯಿಲ್ಲದೆ; 
ನಿರಂತರವಾಗಿ; ಎಡೆ ಬಿಡದೆ: “ಗಟಗಟನೆನೆ ಬೇಗದಲ್ಲಿ” 
(ಕರ್ಣಾನಿ. ೮೨) ; ಕಣ್ಣೀ6೦೯ ಗಚಿಗಟನೊರ್ಮೊದಲೆ ಸುರಿಯೆ ಪರಿತಂದಾ 
ಗೆಳ್‌ (ಪಂಪಭಾ. ೨-೨೪) ; ಸಂಜಯಂ ಗಟಗಟನೆ ಕಣ್ಣೀರಂ ನೆರಪಿ 
ಮನ್ಮೂದೃತಕಂಠನುಮಾಗಿ (ಗದಾಯು. ೪-೧೭ ವ); ಆ ನೀರ್ವೊಸಲ್ಗುಲು 
ಗುಟನೆ ಗಟಗಟನೆ ಪರಿದತ್ತು (ಸಂಜೀವ, ೧೦). ಗಳೆಗಳನೆ: ಇದಂ 
ಎ «'ಪಾಪದಿನಳಿವ ದುರಾತ್ಮಂ ನರಕತತಿಗೆ ಗಳಗಳನಿಳಿಗುಂ (ಎಕ. 
x11, ಶಿರಾ. ೪೦-೯೭; 1040) ; ಬುದ್ಧಿ ಬಜಿಕಿದಾಗಿ ನಿಲಲಾಜದೆ ಗಳಗಳನೆ 
ಪರಿತಂದು (ಬಸರ. ೮-೭೯) ; ಗಳಗಳನೋದಿದಂ 'ಕ್ಷಣದೆೊಳಾ ಲಿಪಿಯಂ 
(ವೃಷವಿ. ೫-೨೫). [ಗಟಗಟ + - ಅನ್ನೆ] 

ಗಟಗಟಸುರಿ (ಕ್ರಿ). ತಡೆಯಿಲ್ಲದೆ ಸುರಿ; ಧಾರೆಯಾಗಿ ಬೀಳು: 
ಗಲಗಚಸುರಿವಶ್ರುವ ಕೊರಲಿಅಿವಿಗೆಮಗಿಮಲ್ಸ ದಟ್ವ ಮೊಲಗಿಂಗಂ 
(ಶಾಂತಿಪು, ೬-೮೯). [ಗಟಗಟ + ಸುರಿ) 

ಗಬಗೆಐಿಿಸು, ಗಳಗಳಿಸು (ಕ್ರಿ). ೧. ಜ ಗಟಗಟಿಸುರಿ: ಆಟಲಗ್ಗ ಳಿಸಲ್ಕ 
ಣ್ಲೇರ್ಗಟಗೆಟ್‌ಸಿ ಕಪೊೋಲಯುಗಳದಿಂ... ಇಟಾತರ್ಪಿನಂ 
(ಕಾದಂಪೂ. ೮೮೫). ೨. ರಾಶಿಮಾಡು ; ಒಟ್ಟುಗೂಡಿಸು : ಪರೆದು 
ಬಿರ್ದ ಶುಕಸಂತತಿಯಂ ಗಲಗೆಆಸಿ ಕಟ್ಟಿ ನಡುಬೆನ್ನಿಅ್‌ವಿನೆಗಂ ಪೊತ್ತು 
ಪೋದನಾ 'ಮುದುನೇಡಂ (ಕಾದಂಪೂ. ೧೮೮). ೩. ಮರುಗು; 
ವ್ಯಥೆಪಡು : ಅಣಾಪಿ ಕಿಜೀದಕ್ಕೆ ಕೆಮ್ಮನೆ ಗಟಗಬಸುತ್ತೇಳಿದರ್ಕಳೊಳ್‌' 
ಬಿಡದೆ ತಗುಳ್ದಲಸಲ್‌ಯಾಡುವನೆ[೦ತುಂ] ತುಟಿಯೇ£ಲ]3ಕ್ಕುಂ 
ತುಟಿಲ ಸಂದನಕ್ಕುಮೆ ಧರೆಯೊಳ್‌ (ಬಂಹರಿ. ೧೧-೧೦೫). ಗೆಳೆಗಳಿಸು : 
೩.- ತಳಿಯದಣೊ ವೈಚಿತ್ರ್ಮ ಕಟಕವಾರ್ತೆಯ ಸ್ವಾಂತ ಗಳಗಳಿಸುತಿದೆ 
ಯೇನೊ (ಜಿನಮು. ೨೭-೩). [ಗಟಗಜ + -ಇಸ್ಕು] 


(ಎಕ. 1%, ಬೆಂಗಳೂ, ೮೩-೧೧; ಗೆಟಿಂಜನಾಗಿಲೂ 


೨೪೬೪ 


- 


0 


20 


30 


40 


45 


ಗಂಗೆ 


ಗಣಪ, ಗಳಪ, ಗಳಹೆ, ಗಟಹ (ನಾ). ೧. ಹೆಚ್ಚುಗಿ ಮಾತನಾಡು 


ವವನು; ಬಾಯಿಗೆ ಬಂದಂತೆ ಹರಟುವವನು; ವಾಚಾಳಿ: 
*ನಾಚಾಳಂ ಜಲ್ಬಾಕಂ ವಾಚಾಟಿಂ ವಾವದೂಕನಕ್ಕುಂ ಗಬಿಪಂ? 


(ವಸ್ತ್ರ ಕೋ. ೧೦೦-೧೩); “ಗಣಪಂ ಎ ಸೊರಹುವಂ? (ಶಮದ. ಪರಿ. ೧); 
ಉದಾರನಪ್ಪನಂ ಗಅಪನೆಂದಿಳಿಪಳ್‌. ಪುರುಡಿಂ (ಕಾದಂಪೂ. ೫೪೯); 
ಮಾರಿಯ ಮೂರಿಯಂತೆ ಬರ್ಪ ಸೊರ್ಕಿದಾನೆಯಂ ಕಂಡು ವೀರರೊಳ 
ಸಾರೆ ಗಟಪರೊಳಸುರ್ಕೆ (ಧರ್ಮಾಮೃ. ೧೩-೫೩) ; ಗಲಪರ್‌' ಪವಣಖಕಿ 
ಯದೆ ಬೆಸಗೊಳೆ (ಚಂದ್ರಘು-೧-೫೭). ಗೆಳಪೆ: "೧. ಗಳಪಂ ಚಾರ್ವಾಕ 
ನಜ್ಜಂ ಗುಣರಹಿತನೆನಿಪ್ಪೆನ್ನಂ »* * ರಕ್ಷಿಪ್ಪುದೆನ್ನಂ (ರಕ್ಲಾಶ. ೪೮); 
ಗಳಪಗಳೆಂಬ ಇನಿವಾಡಿನಿಂದ ... ಜಗತ್ಪಾ ಇವನ್ನು ಪಾವನಮಾಡಿ 
(ಜಿಟ್ಟಆ. ೮೫-೬). ೨. ಸುಳ್ಳು ಹೇಳುವವನು: (೪). ಗಳಹ: 
೧. *ಮಾತಾಳಿಯೆನಲ್ಲಳಹಂ [ಪಾಠಾಂ. ಪಂ]? (ಭಾರನಿ. ೭); ಈ 
ಗಳಹನನು ಬಿಡು ಭೀಮ (ಕುವ್ಯಾದ್ರೋ. ಗಲಹ: 
೧. “ದುರ್ಮುಖಃ, ಮುಖರಃ- ಈ ೨ ಗಟಹಂ”? (ಹಲಾಯು. ೬೨-೨೨೨); 
ಸಿಡಿದ ಸಿಡಿಯೊಂದು ಗೆಟಹನ ನಡೆನೊಸಲಿಂ ಪುಟ್ಟ ಪಾಯ್ತ ನೆತ್ತರ 
ಪೊನಲಿಂ (ಪುಣ್ಯಾ ಸ್ರ. ೧೧-೨೦). 
[ಗೆಟಪು + -ಅ್ಯ) 

ಗೆಐಪು, ಗಡಹು, ಗಳಪು, ಗಳಹು, ಗಳುಹು, ಗಟಹು (ಕ್ರಿ). 
೧. ಬಾಯಿಗೆ ಬಂದಂತೆ ಆಡು; ಹರಟು; ಜಲ್ಫಿಸು: “ಗಟಪು- 
ಬಹುಭಾಷಣೇ ೫ (ಶಮಧಾ) ; ಪಿರಿದುಂ ಗಟಪುತ್ತುಮಿರ್ಪಳಂ ಸಾರಿಕೆ 
ಯೆಂಬರಲ್ಲದಭಿಸಾ೭ಕೆಯೆಂಬರೆ ಬುದ್ಧಿಯುಳ್ಳವರ್‌ (ಪಂಪಭಾ. 9-೮೩); 
ಆಜಕಿಯದೆ ಗಟಪುವರ ನುಡಿಗಳಂ ಕೈಕೊಳ್ವಾ (ಧರ್ಮಾಮೃ. ೫-೧೮೬). 
೨. ಮತ್ತೆ ಮತ್ತೆ ಧ್ವನಿಮಾಡು; ಕೂಗು: ಗಜಪುವ ಗಿಳಿ ಬಗ್ಗಿಪ 
ಪಿಕಂ (ನೇಮಿಷು. ೭-೩೨) ; ಗೆಚಫುವರಗಿಳಿಯ ಬಳಗಕ್ಕೆ (ಕಬ್ಬಿಕಾ. ೧೮) ; 
ಗಟಲಪುವ ಕೋಲಾ ಶಂಖಮರುಣಚ್ಛವಿ « : ೬ ಸಲೆ ಸೂರ್ಯನ 
ವರ್ಣನಕ್ರಮಂ (ಸೂಕ್ತಿಸು. ೯-೨).- ಗೆಡೆಹು,: ೧. ಗಡಹುತಿಹೆ 
ರಾಘವನು ಹಲಬರ ಕೆಡಹಿದನುಯೆಂಜಿಲವೊ (ಕೌಶಿರಾ. ::೧೪-೨೫). 
ಗಳಪು: ೧. ಪಾಪಾತ್ಮನುದ್ರೇಕದಿಂದಿಂತು ಗಳಪಿಯಾಕ್ಷೇಪಿಸುತ್ತ 
(ಪದ್ಮರಾ. ೯-೯) ; ಸತಿಯರ ಧರ್ಮದ. ಸಾರವನಜೀಯದೆ ಖತಿಗೊಂಡು 
ಮುನಿ ಗಳಪಿದನು' (ಹದಿಬ. ೨-೩೯). ಗೆಳೆಹು: ೧. ಬೇಡವೋ" 
ಪರವಾದೀ ಗಳಹದಿರು (ಬಸವ. ೫೬೯) ; ಗಳಹು ನೀ ಬಳಿಕೆನುತ ಲಕ್ಷ್ಮಣ 
ಹಿಳುಕುಮೊನೆಗಳ ತೆತ್ತಿಸಿದವೋಲೆಚ್ಚ ರಾವಣನ (ಉಶಿರಾ, ೨೨-೨೮). 
೩. ಸುಳ್ಳಾಡು; ಅಸತ್ಯವನ್ನು ನುಡಿ: ಸತ್ಮವನು ಆಜಃದು'ಗಳಹಿದರೆ 
ಸತ್ತನರಿಗತ್ತಹಾಗಕ್ಕು (ಸರ್ವಜ್ಞ. ೩೮೭). ಗಳುೆಹು : ೨. ಕನವರಿಕೆಯ 


೧೯-೨೭). 


ಆಶೀರ್ವಾದ ಮಂತ್ರವನ್ನು ಗಳುಹಿ (ಜಯಂತ. ೧೮೨). ಗಲಹು: 
೩, ಈ ತೆಜದಿಂದಂ ಗಬಹುವ ಪಾತಕಿನೀಂ. . , ಅದೇತರ್ಕೆ ಮನುಷ್ಯ 
ಜಾತಿಯೊಳ್‌ ಜನಿಯಿಸಿದೈ (ಕಾದಂಉ. ೫೭೫). [1] 

ಗಲಹ "ಗಟಪ' ನೋ. 

ಗಲಹು "ಗಬಟಪು? ನೋ. 

ಗಣಿಗೆ ಗಣಿಗೈೈ ಗಳಿಗ್ಗೆ ಫಳಿಗೈ, ಫಘಟಾಗೆ (ನಾ). 
೧. ಒಂದು ದಿವಸದ ಅರವತ್ತನೆಯ ಒಂದು ಭಾಗ; 
ಇಪ್ಪತ್ತನಾಲ್ಕು ನಿಮಿಷಗಳು; ಮುಹೂರ್ತ: *ಘಟಕೆಯೆನೆ 


ಗಲಾಗೆಯಕ್ಕುಂ” (ಮಂಗರಾ. ೨೦-೮); ಎರಡು ಗಟಗೆಯುಂಟಿನೆ 
(ಶಾಂತಿಪು. 6-೧೧೦ ವ); ಮೆಯ್ತೆಳಗಿಂ ಕಣೊ ಳಿಫೊರ್ವಳನಾನಿಂದಿನ 
ಬೆಳಗಪ್ಟೊ ೦ಡೆರಡು ಗಟಾಗೆಯಾಗಲ್‌ ಕಂಡೆಂ (ಕಬ್ಬಿಕಾ. ೭೩); 
ಏ ಗೆಟುಗೆ ಪುಟ್ಟದಳೊ ಅಗ್ಲಿಯೊಳ್‌ ನಾರಿ (ಅಶ್ವತ್ಥಾ. ೪೪-೮೭೬). 


ಗಬಿಗೆವಟ್ಟಿಲ್‌ 


೨. ಗಡಿಗೆ; ಘಟಿವಾದ್ಯ: ಕಟರ್‌ ಕೆರ್ತಾದಿಗಳಿನ್ನುಣೀದುದ | 
ನಾನಾಸೆಗೆಯೆ್ಕನೆನಗಂ ನೆರಮೇ ಗಟಾಗೆಗೆ ಕರಡೆಯ ಕಾಳದ 
ಪಟಕಿವದ ಮದ್ದಳೆಯ ಮಿಕ್ಕ ವಾದ್ಯ ಮುಮೊಳವೇ (ಗದಾಯು. 
೩-೪೯). ಗಣಿಗೆ: ೩. ಘಟಕಾಸ್ಥಾನ; ಪಾಠಶಾಲೆ: ಶ್ರೀಮಧು 
ಸೂದನ ದೇವರ್ಗ್ಗಂ ಅಲ್ಲಿಯ ಮಹಾಜನಂ ನಾಲ್ನೂರ್ವರ್ಗ್ಗ೯ಂ) ಶಿ 
ತಾಳಕಂ ಗಣಿಗೆಯಂ ಪ್ರತಿಷ್ಠಂಮಾಡಿ (ಕಇಆ. ೮-೩-೨೮೫ ; 1062). | 
ಗಳಿಗೈ: ೧. ಸಜ್ಜಳಿಸುವ ಗಳಿಗೆಯ ಪೊಸಪೊಂಬಟ್ಟಲ್‌ ಕರಮೆ 
ವಿರಾಜಿಸಿತು (ಜಯಳಾ. 6-೧೮) ; ತಪ್ಪದೆ ಗಳಿಗೆಗೊಮ್ಮೊಮ್ಮೆ ಭೇರಿಯ 
ಹೊಯ್ಯುತಿಪ್ಪುದು (ಮೋಹತ. ೨೦-೩೦); ಗಳಿಗೆಗಳಿಗೆಗೆ ಪೆರ್ಚಿ ಬಳೆವ | 
ತಮಮಂ ಕಂಡು (ಚೆಬಪು. ೯-೧೦). ಘಳಿಗೆ : ೩. ಘಳಿಗೆಯ ಮಾಣಿ |10 
ಗಳ್ನಾಲ್ವರ್ಗ್ಗವೆಂಟು ಮತ್ತರ ಸನಕಟ್ಟನೊಳ್ಳತ್ತರ್ಮೂವತ್ತೆರಡು 
ಬಳಸಿದ ದೇವಾಲಯಮುಂ | 
ಘಳಿಗೆಯುಮಾಹಾರಧಾನಿಯುಂ ಪ್ರಪೆಯುಂ (ಎಇ.20111, ೩4೩೧-೪೦; ?). 
ಘಟಕಿಗೆ: ೧. “ನಾಡಿ ನಾಟ್‌ಯೆನೆ ಘಲಟಾಗೆಯಕ್ಕುಂ *(ಕಬ್ಬಿಕ್ಕೆ. ೫೭) ; 
“ನಾಟು ನಾಡಿಗಾಯ್ತಿವು ಘಟಕಿಗೆೌ (ಸಂಜೀವ.೨೨); ಆದೊಂದೆರಟ್ಟಟಾಗೆ 15 
ಫೋಪಿನಮಲ್ಲಿಯೆ ನಿಂದು (ಸುಕುಮಾ. ೪-೬೩). ೪. ಕುಂಭ: 
ಸರ್ವ್ವನಮಸ್ಕವಗ್ರಹಾರಂ ಮಾಡಿ ಶಾಸನಂ ಬೆಳ್ಳೊಡೆ ಘಲಾಗೆವೆರಸು 
ಪಡೆದು ಕುಡಿಸೆ (ಎಇ. XX, ೬-೧೩; 1012). 

ಗೆಟಗೆಯಭಟ್ಟಿ ಣ ಮುಹೂರ್ತದ ಸಮಯವನ್ನು ತಿಳಿಸಲು 
ನಿಯುಕ್ತನಾಗಿರುವ ಭಟ್ಟ, ಬ್ರಾಹ್ಮಣ : ವನವಿಹಾರ ಪರಿಶ್ರಮಂ | 20 
ಪೋಗೆ ಮೂಜುಜಾವಂ ಪೋದುದೆಂದು ಗಟೀಗೆಯಭಟ್ಟಿಂ ಬಿನ್ನಪಂ 
ಗೆಯ್ವುದುಂ (ಶಾಂತಿಪು. ೮-೨೪ವ). ಘಟಕಿಗೆಯಮನೆ - ವಾದ್ಯಗಳಿರುವ 
ಮನೆ; ವಾದ್ಯಶಾಲೆ: ಘಲಿಗೆಯಮನೆಯ ನೆಯ್ದಿವರೆ ತೊಟ್ಟನೆ ಕಟ್ಟಿದಿ 
ಕೊಳ್‌ (ಶಾಂಕಿಪು- ೩-೧೬ ವ). ಘಳಿಗೆಯಮಾಣಿ - ಘಟಕಾಸ್ಥಾನ | 
ದಲ್ಲಿದ್ದುಕೊಂಡು ಅಭ್ಯಾಸಮಾಡುವ ಹುಡುಗ, ವಿದ್ಯಾರ್ಥಿ: |25 
ಘಳಿಗೆಯಮಾಣಿಗಳ್ನಾಲ್ವರ್ಗ್ಗನೆಂಟು. ಮತ್ತರ ಸವಕಟ್ಟಿನೊಳ್ಳತ್ತ 
ರ್ಮೂವತ್ತೆರಡೆು . ಸೌಇಇ. 120-1, ೧೦೧-೫೩ ; 1045). 

[೭ ಸಂ. ಘಟಕಾ) 

ಗೆಐಿಗೆವಟ್ಟಿಲ್‌, ಗಳಿಗೆಬಟ್ಟಲು, ಗಳಿಗೆವಟ್ಟಲು, ಫಘಳಿಗೆಬಟ್ಟಿಲು, 
ಘಳಿಗೆವಟ್ಟಲು (ನಾ). ಸಣ್ಣ ತೂತುಮಾಡಿ ನೀರಿನಲ್ಲಿ ಇಟ್ಟು, 30 
ಅದರಲ್ಲಿ ನೀರುತುಂಬಿಕೊಳ್ಳುವಷ್ಟು ಕಾಲಕ್ಕೆ ಒಂದು ಗಳಿಗೆ 
ಯೆಂದು ನಿಶ್ಚಯಿಸಲು ಉಪಯೋಗಿಸುತ್ತಿದ್ದ ಬಟ್ಟಲು, 
—ಪಾತ್ರೆ: ಆಂಬುಜಪೀಠನೆಂದೆನಿಪ ಜೋ ಯಿ ಸನಾ ರಜನೀ 
ಪ್ರಮಾಣನುಂ ತಾಂ ಬಗೆದೀಕ್ಷಿಸಲ್‌ ಗಲಸಿಗೆವಟ್ಟ ಲನಿಳ್ಕಿದ ಬಟ್ಟಲೈದೆ 
ಕಾಲಂಬಡೆದಂದು ನೀರೊಳಿರದಾಟ್ವವಪೊಲಾಲ್ಡುದು ಪಶ್ಚಿಮಾಬ್ಕಿಯೊಳ* 85 
. . : ಚಂದ್ರಮಂಡಲಂ (ಉದ್ಭಟಿ. ೧೦-೧೦೪); ಶಂಕುಶಲಾಕೆಯುಂ 
ಗಚಾಗೆವಟ್ಟಿಲುಮೊಪ್ಪಿರೆ ವೇದನಾದದೊಳ್‌ ಸಂಕರಮಾಗಿ ಪಾಠಕಪಟುಸ್ವನ 
ಮಂಗಳಗಿತತೂರಯ್ಯ ಘೋಷಂ ಕಡೆಲೂರ್ಮಿಯಂತುಲಿಯೆ 
* * ೬ ಸಾರ್ಕೆ ಲಗ್ನಂ ಕರೆಯಿಂ ವಧೂವರರನೆಂದುಸಿದ ೯ ರ್‌ 
ಹಿತದೊಳ್‌ `ಪುರೋಹಿತರ್‌ (ಸೂಕ್ತಿಸು. ೬-೫೭); ಜೋಯಿಸರ್‌ |೪ 
ಗಚಿಕಿಗೆವಟ್ಟಿ ಲನೆಚ್ಬಿಆದೊಳ್‌' ಕಾದಿರ್ಪುದೆಂದು ಪೇಟಕಿಂದುಂ . . . 
ನುಡಿಯುತ್ತಮತ್ತಲುಮಿತ್ತಲುಂ ಪರಿಯುತ್ತಿರ್ದ ಪರ್‌ (ಚಿಕವಂ. 
೧೪೮-೭). ಗಳಿಗೆಬಟ್ಟಲು : ಗಳಿಗೆಬಟ್ಟಿಲ ನೀರು ತಿಳಿದು 
ತಿಳಿಯದೆ, ಎಲವೊ, ಇಳಿದು ಪೋಪುದು ಹೊತ್ತು ಗಳಿಗಳಿಗೆ 
ಯಾಗಿ (ಕಎಪು.. ೫೧-೧). ಗಳಿಗೆವಟ್ಟಿಲು : ಗಳಿಗೆವಟ್ಟಲಪಾರ್ವರ 45 
ಮೇಲಿ ಕೆಡೆದನು ಮೂರ್ಛೆ ವೋದವನಂತೆ (ಕ್ರಿಭುತಿ. 


(Pau. 130-1, ೧೦೧-೫೩; 1045); 


೯-೨೫) ; 


೨೪೬ 


ಗಲ 


ಗಳಿಗೆವಟ್ಟಿ ಲನಾರೈವ ಹಡೋಯಿಸರಿಂ (ರಾಜಶೇ. ೮-೫ ವ); ಪುರೋಹಿತನು 
ಗಳಿಗೆವಟ್ಟಿ ಲನ್ನು -ಪರೀಕ್ಷಿಸಂತ್ತಲಿರುವನು (ಸುಗುಗಂ. ೧೧೨-%); 
ಗಳಿಗೆವಟ್ಟಿಲನ್ನು ನೋಡಿ ... ಗಂಟೆಯನ್ನು ಬಾರಿಸಿದಾಗ (ಸವತಿ. ೫). 
ಘಳಿಗೆಬಟ್ಟಿಲು : ಜಲವನಪಹರಿಸುವ ಘ[ಪಾಠಾಂ. ಗೆ]ಳಿಗೆಬಟ್ಟಿಲ 
ನುಳಿದು ಜೈಗಂಟಿ ಕೈಪಿಡಿದೆಳೆದು ಹೊಡೆನಂದೆದಲಿ ಸಂತತ ಕರ್ತೃ 
ತಾನಾಗಿ (ಹಸಾರ. ೩-೨೫). ಘಳಿಗೆವಟ್ಟಿಲು: ೧. ನಿಲಲಾಜದೆ 
ಹಳಿಲನೆ ಘಳಿಗೆವಟ್ಟಲ ಮೇಲೆ ಬೀಳೆ ಕಳಸಿಗೆಯೊಡೆದು ಘಳಿಗೆವಟ್ಟಲು 
ಮುಣ್‌ದು ,., ಜೋಯಿಸರೆಲ್ಲಂ ಕೆದಜಸಪೋಗೆ (ನಂಬಿರ. ೬-೪೬); 
ಘಳಿಗೆವಟ್ಟಲ ಸೌಮುಹೂರ್ತಿಕರಾಯತ ಧ್ವನಿ (ಕುವ್ಕಾಆ. ೭-೨೧). 
ಗಳಿಗೆಬಟ್ಟಲು ತುಂಬು ೧. ಕಾಲ ಸೆನ್ನಿಹಿತವಾಗು ; ವೇಳೆ 
ಒದಗಿಬರು. ೨. (ಉಕ) ಸಾವು ಹತ್ತಿರಬರು,ಸನ್ನಿಹಿತವಾಗು: 
ದಾದಾನ ಗಳಿಗೆಬಟ್ಟಿಲ ತುಂಬೇತಂತ ತಿಳೀರೆಲೆ (ಗ್ರಾಮಾಯ. ೧೪೨). 
[ಗಲಾಗೆ + ಬಟ್ಟಿ ಲ್‌) 

ಗೆಲಕಯಿಸು "ಘಟಾಯಿಸು' ನೋ. 

ಗಬೀಲ್‌ (ನಾ). ಒಂದು ಅನುಕರಣ ಶಬ್ದ: ಬಹುವರ್ಣ್ಣವಾಜಿ 
ರಾಜಿಗಳುಮನೆಯೆ ನೋಡಿ ಮನಂ ಮಿಕ್ಕಿ ಘಬಾಲ್ಲಿನೆ ಸತ್ತು (ಎಕ. 
VII, ಶಿಕಾರಿ, ೧೫೧-೬೪ ; 1047). 

ಗಟಕಿಸಾಳಿ, ಗಳಿಸಾಳಿ, ಘಳಿಸಾಳಿ (ನಾ). ೧. ಗಳಿಸುವ ವ್ಯಕ್ತಿ ; 
ಸಂಪಾದಿಸುವ ವ್ಯಕ್ತಿ. "ಗಟಾಸಾಳಿವೆಣ್‌' ಪರಾ. '೨. ಸೂಳೆ; 
ವೇಕ್ಯಿ. "ಗಟೀಸಾಳಿವೆಣ್‌? ಪರಾ. ಗೆಳೆಸಾಳಿ: ೧. ಈಗ ನೀನು 
ಗಳಿಸಾಳಿಯಾದಾಗ ಮಾತ್ರೆ... ಅವರಿಗೆ ಕೊಡುವ ಪರಿಸ್ಥಿ ತಿ`ಇರಲಿಲ್ಲ 
(ಕವಲು. ೯೪) ; ನೀನು ಗಳಿಸಾಳಿಯಾದ ಹೆಂಡೆತಿಯಾದರೂ ಅವನಿಗೆ 
ತೃಪ್ತಿಯೇಕಿಲ್ಲ (ಮುತ್ತೈದೆ. ೧೯೧) ಘಳಿಸಾಳಿ : ೨. ಆಡರ್ದೆಂದಳಮಂ 
ದೇಸೆ ಮಿಗಲ್‌ ತನ್ನೊಡವರ್ಪಾಳಿಯರುಂ ಘಳಿಸಾಳಿಯರುಂ ಸಹಿತಂ 
ತಳರ್ದ.ಳ್‌ (ಉದ್ಭದೇ. ೫-೧೫). [ಗೆಟಾಸು (4 ಫಘಬಿಯಿಸು) + -ಆಳ್ಳಿ] 

ಗಟಾಸಾಳಿವೆಣ್‌, ಗಳಿ ಸಾಳವೆಣ್‌, ಘಳಿಸಾಳಿವೆಣ್‌ (ನಾ). 
೧. ಗಳಿಸುವವಳು; ಹೆಣವನ್ನು ಸಂಪಾದಿಸುವ ಹೆಣ್ಣು : 
“ ಗಲಕಿಸಾಳಿವೆಣ್ಣೆ ನಲು ಪಡಪುಗಾರ್ತಿಯೆನಿಕ್ಳು 3೫. (ಶಬ್ದಮಂ. ೭೫). 
೨. ಸೂಳೆ; ವೇಶ್ಯೆ: ನಾಣಟದು ಗಲಸಿಸಾಳಿವೆಣ್ಣಳೊಂದು ಮಾಲಿ 
ಯಿನಿಂತು ನುಡಿವರೆ (ರಾಮಾ ಶ್ಚ. ೬೧-೨೭). ಗಳಿಸಾಳಿವೆಣ್‌ : 
೨. ವಿವನಿಧೋಪಾಯದಿಂ ವಿತ್ತಾಪಹಾರಮಂ ಮಾಡುವ ಗಳಿಸಾಳಿ 
[ಪಾಠಾಂ. ಸಾಳೆಳ]ನೆಣ್ಣಳೋಳಿ ಬರುತಿರ್ದುದು (ವಿರೂಪಾ. ೭೦); 
ಗಳಿಸಾಳಿವೆಣ್ಣಳೆನ್ನಂ ಪಳಿವಂತಿರೆ ಮಾಣದೆಮ್ಮ ಗೃಹದೇವತೆಯರ್ಮುಳಿ 
ವಂತೆ ಮಾಡಿದೈ (ವೃಷವಿ, ೧೭-೧೬). ಘೆಳಿಸಾಳಿವೆಣ್‌ : ೨. ಎಲ್ಲವಂ' 
ಕವರ್ದುಕೊಂಡು ಬಜಗನ ಮಾಡಿ ಜಾಜ್ಮೆಯಿಂ ತೊಲಗಿಸುವ ಘಳಿಸಾಳಿ 
ವೆಣ್ಗಳ್‌' (ಡೇರಮ. ೮-೬೪). [ಗೆಟಂಸಾಳಿ + ಪೆಣ್‌] 

ಗಲಸು "ಫಘಟ್‌ಯಿಸು'? ನೋ. 

ಗಟು "ಗಟ್‌? ನೋ. 

ಗಲತಿ, ಕಣ್ಣೆ ಗಡಿ, ಗಡ್ಕೆ, ಗಣಿ, ಗಣೆ, ಗಣೆಯ, ಗಳ್ಳ, ಗಳು, 
ಗಳೆ 'ಗಟು, ಘಳಿ, ಘಳೆ, ಘಳೆಯ (ನಾ). ೧. ಬಿದಿರಿನ ಕೋಲು; 
ಬೊಂಬು ; ದಂಡ: ಇವಂಬುನಿಧಿ ಕೂಪದಿಂದಮರನಂದನಕ್ಕೇತಮೆತ್ತು 
ವಲ್ಲಿ ಗಚಿಕಿಯಾಗಲುಂ . . . ಬೆಳೆದುನಿಂದ ಪೆರ್ವಿದಿರಸುರ್ವಗುರ್ವೆ 
ಲ್ಲಿಯುಂ(ಕಾವ್ಯಾವ. ೧೯೩) ; ಗಲ್‌ಯಿಂ ಗೋಳುವರಿಂದ್ರನಂ (ಸೂಕ್ತಿಸು. 
೪-೧೩೧). "ಗಟೆಗೂಸಾಡು' ಪರಾ. ೨. ಕಡೆಗೋಲು; ಮಂತು: 
“ಗಟಕಿ ಎ ಕಡೆಗೋಲ್‌ ; ಕೊಲ್ಲಟಗರಾಡುವ ಗಣೆ (ಶಮದ. ಪರಿ. ೧). 
೩. ಬಾಣ; ಸರಳು: «ಗಬಕೆಯೆನೆ ಸರಳಭೇದಂ'' (ಸಂಜೀವ, ೩); 


ಗಟ್‌ 


೪. ಭೂಮಿಯನ್ನು ಅಳೆಯುವ ಒಂದು ಅಳತೆ, ಅಳತೆ 
ಗೋಲು: ಕಿಸುಕಾಡು : ಗಟ್‌ಯಲ್ಮತ್ತಮ್ಮೂಟು (ಇಎ. ೧೯೫೦, 
ಹಾನುಗಲ್‌. ೧3೮-೩೨ ; 950) ; ಅನನಿಯಳತೆಗಂ ಗಟಕಿಯಕ್ಕುಂ 
೬ ಗಟ್‌ ಯಡಿಯೆಂ ಕೃತಿಗೊಂಡಾ ಗಟ್‌ ಯಳತೆಯ ಕೈಯ ಕಂಭಮಂ 
ಗುಣಿಯಿಸಿ (ವ್ಯವಹಾ. ಕ್ಷೇತ್ರ ೧). ೫. (?): ನಾಯವ್ಯದೆ ಗಟ್‌ 
ಚಿಂಚವೃಕ್ಷಮೆ (ಎಕ.1, ೧-೨೭; 466 ಕೃಶಾ). ಕಣ್ಣೆ: ೧. ಮಾತಿನಲ್ಲಿ 
ಬಲ್ಲವರಾದಡೆ ನೀತಿಯಲ್ಲಿ ಮಣಕಿದಡೆ ಕೊಡನೊಡೆದ ಏತದ ಕಣೆಯಂತೆ 
(ಮನುಗುಂ. ೪೪). ಹಿ, (ಗಾಣದಲ್ಲಿನ) ಅರೆಯುವ ಸಾಧನ, 
— ತಿರುಗುವ ಕೊರಡು: ಕಬ್ಲಗಾಣದ ಕಣೆಯ ಬಾಯ್ಗೆ ಬಿಲ್ಲ 
ಕಳಿಕೆಯ ಬೆಂಡಿನಂತೆ ನುರ್ಗುನುಜಕಿಯಾಗಿರ್ದುವು (ಆನಂಘ. ೧೪-೭ವ) ; 
ಬಾಲೆಯ ಕೊರಲು ಹೊನ್ನೊರಲು ಸುಸ್ವರ ಕಣೆ . . .ನಿಟ್ಟಿಸಳ್ಳಣ್ಣಾಲೆಯ 
ಮನೆಗಳೊಬ್ಬರುವುದು (ಮೋಹತ. ೨-೫೦) ; ಕಬ್ಬನಿತ್ತ ನನುಪಕಾರಿಯೋ 
ಮೇಣದ ಕಣೆಯಿಂದರೆದು ಹಾಲತೆಗೆದಿತ್ತವನುಪಳಾರಿಯೋ (ಭಕ್ತಿಸ. 1%, 
೪೦-೧). ಗೆಡ್ಡಿ: ೩. ದೋಣಿ, ಹಡಗು ಮೊದಲಾದುವನ್ನು 
ನಡೆಸುವಾಗ ನೀರನ್ನು ತಳ್ಳಲು ಉಪಯೋಗಿಸುವ ಕೋಲು; 
ಹುಟ್ಟುಗೋಲು: *ಅರಿತ್ರಂ, ಕೇನಿಪಾತನಃ ೨ ಹಡಗಿನ ಗಡಿಯ 
ಹೆಸರುಗಳು (ಸಿದ್ಧಾಂತಿ. ೭೧). ಗಡ್ಕೆ: ೭. ನೌಕಾದಂಡಃ-ಹಡಗನ್ನು 
ನಡೆಸುವ ಗಡೆ (ಅಮರ. ಟೀಕೆ). ಗೆಣ್ಮಿ: ೬. ಯೇತದ ಗಣಿ ಚಿಗಿತು 
ಕಾತು ಫಲನಾದಂದು. , , ಹೆಣ್ಣಿನ ಮಾತ ನಂಬುವದು (ಸವ ೯ ಜ್ಞ. 
೧೭೭೦). ಗೆಣೆ: ೧ಿ.' ಡೊಂಬರೆ ಸಾವು ಗಣೆಯ ಮೇಲೆ ಬಿಲ್ಲವರ ಸಾವು 
ಮರದ ಮೇಲೆ (ಗಾದೆ). ೩. ಕೂರಂಬ ಮಸೆ ಕೊಂಕನನುಮಾಡಿ ಗಣೆಗೆ 
ಗಜಂಗಳನು ಹಸನಾಗಿ ಕಟ್ಟು (ಸಮ್ಮಳೌ.೧೦-೩೨) ; ಪದವಿಲ್‌ ಕಟ್ಟಿದ 
ಗಣೆ ಪೊಸಪೊದೆ ಪೆಗರೊಳ್‌ ಪುದಿದ ಕೊಂಬು... ಸಹಿತಂ ದೆಸೆದೆಸೆ 
ಗೊದವಿಸಿ ನಡೆದತ್ತೂ ಬೇಂಟಿಗಾಜರ ತಂಡಂ (ಕಾವ್ಯಸಾ. ೧೦೭೬). 
೮. (ಜೋಳ ಮೊದಲಾದುವುಗಳ) ದಂಟು, ದೇಟು; 
ಕಾಂಡ : `` ಜನೆ ಜೋಳಂ ಕೊಣಕೆ ಮೊದಲಾದುವರ್ಕೆ ಗಣೆವೊಂದು 
ತೆನೆಗಳೆರಡಾದಂದು೦, . . ಅಟಾಗೆ ತತ್ಪತಿಯಲಿವಂ (ಲೋಕೋಪ. 
೪-೫೬) ; ಕಬ್ಬಿನ ಗಣೆ ಡೊಂಕು, ಅದರ ಹಾಲದು ಡೊಂಕೆ ರಸಿಕ ಪೇಳೊ 
(ಗರಿ. ೩೨-೧). ಗೆಣೆಯೆ; ೪. ಅಂತು ಗಜೆಯ ಮೂರಕೆ ನೂರ 
ಐವತ್ತು ವರಹ (ಎಕ. ೫1೪, ಗುಂಡ್ಲುಪೇ. ೧೨೮-೭೪; ಸು. 1410). 
ಗೆಳೈ; ೧. ಎಲುಬು ಗಳನಮಾಡಿ ನರದ ಬಳ್ಳಿಯಲ್ಲಿ ಬಿಗಿಯುತ 
(ಪುರಂದ. ೧-೧೭೬-೨) ; ಚಿಕ್ಕ ಗಳದ ತುಂಡು! ಆದರೂ ಆದರಲ್ಲಿ ಎಂಥ 
ಅದ್ಭುತ ಸಾಮರ್ಥ್ಯ! (ಶ್ಯಾಮತಾ. ೨೦) ; ಹಗಲೂ ರಾತ್ರಿ ಹುಕ್ಕೆ ಸೇದಿ 
ಮಾಡಿನ ಗಳಾ ಎಣೆಸುವವರಿಗೆ ರತ್ನ ಪರೀಕ್ಷೆಯಂತೆ ( ವಿಧಿವೈ. ೨೮). 


೯. ನೇಗಿಲನ್ನೂ ನೊಗವನ್ನೂ ಜೋಡಿಸುವ ಈಸು: ಧರ್ಮ] 


ಗಳನನಿಕ್ಕಿ ಉತ್ತ ಭೂಮಿಯನೊಡ್ಡಿ ನೀನೆಮ್ಮನೆಲ್ಲರ ನೋಡಿ ಸಲಹಿದ 
ರಾಮನಾಥ (ದೇದಾವ. ೩೭-೭೦). ಗೆಳ: ೧. ಗಳುವಿನ ಮೇಲಿದ್ದ 
ಜರಿಯ ಸೀರೆಯನ್ನೇ ತೆಗೆದು ಉಟ್ಟುಕೊಳ್ಳಲು ಹೋದಳು (ನಡೆದಾ. 
11, ೧೦೫೩) ; ಗಳುವನ್ನೇ ಕುದುರೆಯೆಂದು ಭಾವಿಸುವುದು ಹೋ" 
ನಿಜವಾದ ಕುದುರೆಯೇ ಬೇಕೆಂದು ಕೇಳುವ ಕಾಲನಿದು (ಶಿಕ್ಷದ. ೧೦೯). 
೮. ತಲೆ ಹುಳಿತ ದನವಿನಂತೆ ಗಳುವಿನಾಶೆಗಾಗಿ ಇವರಿಗೆ ಲಿಂಗದ ಅನುವಿನ 
ಆಶೆಯಾಕೆ (ನೋಳಿಮಾ. ೧೦೫-೪೧೯). ಗಳೆ: ೧, ಗಳೆಯನೇಜ೯ದೆ 
ವಿಧಾಂತ ಲಾಗು ಬಾರದೆ ಇಳಿದಡೆ ಅವಗದೆ ಭಂಗ (ಸುಂಕಬಂ. ೮೦); 
ಗಳೆಯಂದದೆ ಸರಕನೆ ನಿಲುಕುತ್ತಂ (ಭೃಂಗೀರ. ೧೪-೨೭); ಗೆಳೆಯಾ 
ದತ್ತುರು ಮಂದರಂ ಕನಕಶೈಲಂ ಚಾಪಮಾದತ್ತು . . . ಸತತಂ 
ವಿಶ್ವೇಶ್ವರಂ ಕಾಶಿಯಾ ಪೊಳಲೊಳ್ಳಂತತಮಿರ್ಪನು (ವೀಠವಿ. ೨-೭); 


೨೪೬೬ 


0 


8 


40 


43 


ಗಲ್‌ಕಾಅ 


ಕೇತನಂಗೆಳ ಗಳೆತಾಗಿ ತಟ್ಟುಗಿಯೆ ತಾರೆಗಳ್‌ . . . ತಾಂ ಪಜಂದುಬೀಳ್ಳ 
ನಭಸ್ಥಳಖಂಡದಂತೆವೋಲ್‌ (ರಾಜಶೇ. ೨-೧೦೨); ಬಳೆಯಿಲ್ಲದವಳ ನಳಿ 
ದೋಳು ಡೊಂಬರ ಗಳೆಯಂದವಕ್ಕು (ಸರ್ವಜ್ಞ. ೧೭೧೩). ೩. ಕಲಿತನವ 
ಮಾಡಿದನೆಲ್ಲರ ಕಂಡು ಅಲ್ಲಿ ಹೋಯಿತು ಗಳೆ ([ಪಾಠಾಂ. ತ್ತಾಗಳೆ) 
ಯೆಂದರೆ ಆಸೆಮಾಡೆನು (ಬಸವ. ೪೩೬) ; ಗರುಡಿಯ ಕಟ್ಟ ಅಅವತ್ತು 
ನಾಲ್ಕು ಕೋಲಭ್ಯಾಸವ ಮಾಡಿದೆನಯ್ಯಾ. * ಗುರುಕೆಳನೇಜಂಕೆರಾರಿಯ 
ಕೊಂಡಲ್ಲಿ ಹೋಯಿತ್ತು ಗೆಳೆ[ಪಾಕಾಂ.ಆಗಳೆ]ಯೆಂದರೆ ಎನ್ನ 
ನಿನ್ನಲ್ಲಿ ನೋಡು ಕೂಡಲಸಂಗಮದೇವಾ (ಬಸವ. ೭೦೧). ೪. ಕಚ್ಚನಿಯ 
ಗಡಿಂಬದ ಗಳೆಯೊಳೆಳೆದು (ಮೈಆರಿ. ೧೯೨೯, ೬೫-೮; 1025); 
ಇರ್ಪ್ಪತ್ತೈಂಟು ಗೇಣ ಗಳೆಯೊಳಂ ಬಿಟ್ಟಿ ಮತ್ತರಾಣು (ಸೌಇಇ. 
x1-i, ೬೩-೧೬; ಸು. 1026) ; ಅಂಗುಲ ಮೂನತಕ್ತೆರಡುಂ ಸಂಗತ 
ಮಾಗೊಂದು ಹಸ್ತ ಹಸ್ತಗಳೆಂಟುಂ ಹಿಂಗದೆ ಗಳೆ ತಾನಕ್ಕುಂ ತುಂಗೆ 
ಭುಜಾ ಪೇಳೆನಲ್ಕೆ ಗಣಿತಕ್ರಮದಿಂ (ಕವಿಡ. 11, ೫೪೫, ಶ್ರೇತ್ರಗಣಿತ) ; 
ಕೆಲವು ಹಳ್ಳಿಗಳಲ್ಲಿ “ಗಳೆ? ಎಂಬ ಹೆಸರಿನ ಮಾಪು. , . ಗಳೆಯೆಂದರೆ 
ಸುಮಾರು ೩೨ ಕೂರಿಗೆ ಆಗ. ತ್ತದೆ (ಕಭಾಗೆ.೩೬೬). ೧೦.(ಉಕ) ಒಕ್ಕಲು 
ತನದ ಅಥವಾ ಬೇಸಾಯದ ಉಪಕರಣಗಳು; ನೇಗಿಲು ಮುಂತಾ 
ದುವುಗಳು: ಈ ಸಣಬಿನಿಂದ ಹಗ್ಗ, ಕಣ್ಣಿ, ಮಿಣಿ ಮೊದಲಾದ ಯಾವತ್ತೂ 
*ಗಳೇದ ಸಾಮಾನುಗಳು ಆಗುವವು ( ಕೃಷಿಪ್ರ. ಆ೮); ಒಬ್ಬ ಬಡಗನಿಂದ 
ಅವುವಾನೊಂದು ಗಳೆಯ ಹಾಯಿಸಿಕೊಂಡೊಯ್ದು ಹೋಗಿ ಭೂಮಿ 
ಯಲ್ಲಿ ಹೂಡಿ ಹೊಡೆದರೆ (ವಚಶಾ. 1,೯೬); ನೇಗಲು ಕುಂಟಿ ಕೂರಿಗೆ 
ಮುಂತಾದ ಗಳೇದ ಸಾಮಾನಕ್ಕೂ ಹಣಬೇಕು (ಮುಂಬಯಿ. ೫-೨೫೦) ; 
ನಾಳೆ ನಮ್ಮ ಗಳೇ ಅಲ್ಲಿಗೆ ಕಳಿಸಿ ಕಬಜಾ ತಗೊಂಡು ನಿನ್ನ 
ಹೆಸರಲೆ ಮಾಡಿಬಿಡತೇನಿ (ಬೆಳಭಾ. ೧೩೧). "ಗಳೆಹೂಡು', 
"ಗಳೆಹೊಡೆ? ಪರಾ. ಗೆಚಿ : ೧. ಪಾಟ್ಮನೆಯ ಗಚುವಿನಂತೆ ಬರಿಯ 
ಎಲ್ಹುಗಳ್‌ ಪಫೊಃಮಡಲಂಂ (ಧರ್ಮಾಮೃ. ೬-೩೮); ತಾವರೆಯ 
ತೋರಗಾವ್ರಗಳ ಗೆಟುಗೆಳೊಳಂ ಥಳಿ: 
೪. ನಾಲ್ವತ್ತಾಣು ಗೇಣುಂ ಬಾಚಿವಿಡಿಯ ಘಳಿಯಲಿಬ್ಬಡಗಲಾಗಿ ಮೂಡ 
ಗೋಡಿಯ ಮೂನೂಜು ಕಂಭ ಬೆದ್ದಲುಂ (ಎಕ. ೪, ಹಾಸನ. ೬೬-೪೩; 
11707). ಘಳೆ; ೪. ಮೂವತ್ತು ಗೇಣಿನ ದಾನನಿನೋದನ ಘಳೆಯೊಳ್‌: 
ಬಿಟ್ಟ ಮತ್ತರಯ್ವಕ್ತು ಎಇ. X11, ೨೮೩-೨೩೯ ; 1077); ಹತ್ತು ಮಾರು 
ಘಳೆಯಲಳೆದ ಭೂವಿರಿ (ಎಕ. ೪1, ತರೀಕೆ. ೬೧-೪೯; 1154); ಪುರಿ 
ಗೆಜೆಯ ಫೆಳೆಯಲು ಮತ್ತರ್‌ ನಾಲ್ವತ್ತು (ಸೌಇಇ. ೫X೫, ೭೪-೩೩; 
1194). ಘಳೆಯೆ: ೪. ಕರಡಿಕಲ್ಲಲು ಕೊಟ್ಟ ಸ್ಮಳವೃತ್ತಿ ಘಳೆಯ 
ಮತ್ತರು ೫೦ (ನಾಂದೇಡ್‌. ೧೦-೯ ; 1029). 

ಗಣೆನಿಣಿಯಾಟ - ದೊಂಬರಾಟ: ಹಡಗು ಬುಗುರಿಗೆ ದಾರ 
ಬಿಗಿಯುವಾಟ. ಆಗೆ ಬಿರುಗಾಳಿ ಗಜೆಮಿಣಿಯಾಟ (ನಡೆಬಂ. ೩೯). 
ಗಳಎಣಿಸು ಎ (ಆಲಂ) ದ್ರೋಹಮಾಡು : ನಿನ್ನ ಉಪ್ಪು ಇನ್ನ 
ಐದಾರು ವರುಷ ಕಾಲ ಉಂಡು ಗಳಎಣಿಸಿಕೋದನಲ್ಲ (ಹಳ್ಳ ಹಾ. ೬೨) ; 
ಉಂಡಮನೆ ಗಂಎಣಿಸಿದ (ಗಾದೆ). 

[ದೇ. | ಶನಿ. ಕಲ್ಸಿ ಕಲಿ; ಮಲ, ಕಟ, ಕಲಂ; ಶುಳು. 
ಕರಿ, ಕರೆ, ಗರೆ; ಕೊಡ. ಗಳೆ; ತೆಲು. ಗಡ] 


(ಲೀಲಾವ. ೧೧-೫೧ ವ). 


ಗೆಬ್‌ಕಾಜ, ಗಡೆಕಾರ, ಗಣೆಗಾರ, ಗಳೆಕಾರ (ನಾ). ೧. ಬಿದಿರು 


ಗಳುವಿನಲ್ಲಿ ವ್ಯವಹರಿಸುವವನು; 
ಯೋಗಿಸುವವನು; ಡೊಂಬರವನು: ಕಾಣಕ್ಕೆ -ನಡೆವಳಿ 
ನುಡಿವಳಿ ಕಾಜಂ, ಇಚ್ಚೆ ಕಾಜಂ, ಕೈದುಕಾಜಂ, ಬಂದಿ 
ಕಾಜಂ, ಗಜಿಸಿಕಾಜಂ, ಬೇಹುಕಾಜಂ (ಶಮದ, ೧೯೯ ಪ್ರಯೋ). 


ಗಳುವನ್ನು ಉಪ 


ಕಾಲಂ, 


ಗೇಖೆಗೊಸಾಡು 


೨. (ಅರಮನೆಗಳಲ್ಲಿ) ಕೋಲು ಹಿಡಿದು ಸೇವೆಸಲ್ಲಿಸುವ ಸೇವಕ; 
ಕಟ್ಟಿಗೆಕಾರ; ವೇತ್ರಧಾರಿ: ಗಜಜುನ ಗೆಚಕಾಜರ ಚಪ್ಪರಿಸುವೊಪ್ಪ 
ಕಾಅರ ಕರೆವ ಪರಿಕಾಜರ (ಅನಂಪು. ೨-೨೯ ವ). ಗೆಡೆಕಾರ: 
೩. “ಅಂಬಿಗ” (ಜಾನಕೋ. ೪೫). ಗೆಣೆಗಾರ: (8). ಗಳೆಕಾರ:' 
೧. "ಗಳೆ ಕೆಲಸಮಾಡುವವ” (ಕಸ್ತೂಕೋ. ೨೯೨). ೩. (ಕಿ). 
[ಗಲಿ + - ಕಾಲ] 
ಗೆಆಿಗೂಸಾಡು (ಕ್ರಿ). ೧. (ಡೊಂಬರು) ಗಣೆಯ ಮೇಲೆ 
ಮಗುವನ್ನು ಆಡಿಸು. ೨. (ಆಲಂ) ಮನಬಂದಂತೆ ಆಟ 
ವಾಡಿಸು : ಗಲ!ೆಗೂಸಾಡುವರಿಂದ್ರನಂ ಗಿರಿಶನಂ ಸರ್ವಸ್ವಮಂ 
ಕೊಂಡು ಮುನ್ನುಲಂವರ್‌ (ಶಮದ. ೬೫ ಪ್ರಯೋ). 
[ಗೆಚಿಗೊಸು * ಆಡು] | 
ಗಲ್‌ಗೂಸು (ನಾ). (ಡೊಂಬರ) ಗಣೆಯ' ಮೇಲೆ ಜನರ ನುನ! 
ರಂಜನೆಗಾಗಿ ಆಟಿವಾಡುವ ಮಗು; ಡೊಂಬರಾಟವಾಡುವ 
ಮಗು. "ಗಟ್‌ ಗೂಸಾಡು' ಪರಾ. [ಗಜಕೆ + ಕೂಸು] 
ಗೆಲ್‌ಗೂಲ್‌ (ನಾ). ಬೇಟಿಗಾರರು ಹಕ್ಕಿಗಳನ್ನು ಹಿಡಿಯುವುದ 
ಕ್ಳಾಗಿ ಗಳೆಯ ತುದಿಯಲ್ಲಿ ಹತ್ತಿಸಿದ ಅನ್ನ; “ಗಾಳದ ತುದಿಗೆ 
ಕಟ್ಟಿವಆಹಾರ” (ಪ್ರಭಣ್ಣ); ಪಟಗೆನ್ನಡಂ ಏವಂ ಗೆಚ್‌ಗೂಟಾ 
(ಶಬ್ದಾನು. ಆ ಪ್ರಯೋ). [ಗಜಕೆ + ಕೂಯ್ಸ್‌) 
ಗಲ್‌ಯಿಕ್ಕು (ಕ್ರಿ). ಬಾಣವನ್ನು ಪ್ರಯೋಗಿಸು: ಕೊಳದೊಂದು 
ಭಾಗಕ್ಕೆ ನೀರೆಲ್ಲಮಗುಂದಲೆವೋಗೆ ತೊಲಗಿ ಗಜಕೆಯಿಕ್ಕಿ ತೊಲಗಿದಂಕ |20 
ದಂತೆ ಪೆಜಮೆಟ್ಟ ನಿಲ್ವುದುಂ (ಶಾಂತಿಪು. ೮-೩೮ ವ). [ಗಚಕ + ಇಕ್ಕು] 
ಗಣಿಯೆತ್ತಿಸು (ಕ್ರಿ). (ಧ್ವಜ) ದಂಡವನ್ನು ಎತ್ತಿ ಹಿಡಿಸು; 
ವಿಜಯವನ್ನು ಮೆರೆ: ಪೆಂಡಿರೊಳಲ್ಲದಿಲ್ಲ ಸುಖಮೆಲ್ಲಿಯುಮೇದೊರೆ 
ಯಂಗಮಿಕ್ಷುಕೋದಂಡನನಿಕ್ಕಿಗೆಲ್ವು ಗಜಕೆಯೆತ್ತಿಸಿದುತ್ತವು ವೀತರಾ 
ಗನುಂ ಕಂಡನೆ ಮುಕ್ತಿಯೊಳ್ಳೆರೆಯದನ್ನೆಗೆಮೇಂ ಗಡನಂತಸೌಖ್ಯಮುಂ 
`(ಲೀಲಾವ. ೨-೯೯). (ಗೆಚಿ + ಎತ್ತಿಸು) 
ಗೆ್‌ಯೆತ್ತು (ಕ್ರಿ). ದಂಡವನ್ನು ಎತ್ತಿಹಿಡಿ: ವಿದೈೆಗಿವಂ ವಿಧಾತ್ರ 
ನೆಂಬಿನಮದೆ ಮಂತ್ರಸಿದ್ಧಿಗೆನುರೇಂದ್ರನನಳ್ಳಿಜಿವಂತೆ ನೀಳ್ದಗುರ್ವಿನ 
ಗಟ(ಯೆತ್ತಿ ಬಂದನವನೊರ್ವನಪೂರ್ವಿಗನಿಂದ್ರಜಾಲಿಗಂ (ಲೀಲಾವ. 
೪-೭೫). [ಗಟ್‌ + ಎತ್ತು] 
ಗಣಿನಟಗೆ (ನಾ). ಗಳೆಯನ್ನು ಹಿಡಿದು ಆಡುವವನು ; ಡೊಂಬರ 
ವನು; ಕೊಲ್ಲಟಗ : ಕೊಲ್ಲಟಗು ಕೊಲ್ಲಟಿ ಇತಿ ಲಂಘನಾದ್ಯಾಶ್ಚರ್ಯ 
ಕರೀ ನಿವ್ಯಾ. ತದುಪಜೀವೀ ಭಾಷಾಯಾಂ ಡೊಂಬ ಇತಿ. ಗಬಕಿಎಟಿಗೆಂ 
ಗಟ್‌ ಇತಿ ಪೂರ್ವೋಕ್ತನಿದ್ಮೋಪಕರಣಂ. ತಮೆಪಜೀವೀ ಸ ಏವ 
(ಶಬ್ದಾನು. ೪೪೧ ವಾಖ್ಯಾ). (ಗ + -ಅಓಗ) 
ಗೆಲಟ್‌ವಟರಿ (ನಾ). ಗಳೆಯ ಬಳಿ; ಕೋಲಿನ ಹತ್ತಿ'ರ. 
ಗೆಬಕಿವಟೂಯ ಪಾವು - ೧.ಗಳುವಿನ ಮೇಲೆ ಹಾಯ್ದು ಬರುವ! 
ಹಾವು; ಗಳುವನ್ನು ಚಲನಕ್ಕೆ ಆಧಾರವಾಗಿಸಿಕೊಳ್ಳುವಹಾವು | 
(?) :  ಗಚಕಿವಟಿಯ ಪಾವಿಸಂತೆ ಚಕ್ರವೂ ಹಮಂ ಫಗಲೆಂದು | 
ಬರ್ಪ ದ್ರುಪದ ವಿರಾಟ ಧೃಷ್ಟದ್ಯು ಮ್ನ... ಘಟೋತ್ಕಚಾದಿಗ 
ಳೊಡನೆ ಮಲ್ಲಾಮಲ್ಲಿಯಾಗಿ ಕಾದುವ ಕುಂಭಸಂಭವನನಲ್ಲಿಗೆ 
ದುರ್ಯೋಧನಂ ಬರಿದು (ಪಂಪಭಾ. ೧೧-೯೬); “ತೆಕ್ಕೆ ಹಾಕಿ 
ಕೊಂಡಿರುವ ಹಾವು” (ಪಂಪನ); “ ಬಿದಿರ ಗಣೆಯಮೇಲೆ 
ಬರುವ ಹಾವು” (ಪಂಪದೀ.' ೪೧೩); ಚತುರಂಗೆಬಲ ಸಮೇತಂ 
ಪೊಜಮಟ್ಟು ಬೂತಟ್ಟದೊಡುಪೇಂದ್ರನುಮಿದಿರಿದಿರಂ ಗಬಕಿವಲಕಿಯ | 45 
ಪಾವು ಬರ್ಪಂತೆ ಬಂದು ತಾಗುವುದುಂ (ಶಾಂತಿಪು. ೬೧೪೧ ವ); 


| 
| 


10 


30 


೨೪೬೬ 


40" 


ಗೆಟೆ 


ಸಹಸ್ರರೋಚನಂ . ತೋಯದ ವಾಹನನ ಬಲ್‌ಯಂ ಗಲಟಕಿವಟ್‌ಯ 
ಪಾನಿನಂತೆ ತಗುಳುತ್ತುಂ ಬಂದು (ಪಂರಾಮಾ. ೧೦-೯೧ ವ). 
೨. ಗಳುವಿನಿಂದ ತಿನಿಯಲ್ಪಟ್ಟಿ ಹಾವು (?): ಗೇಜೆವಟಿೀಯ 
ಪಾವಿನಂತೆ' ಮೊಗದ ಬಿಗಿಪುಂ ಕಣ್ಣಬೀಡುಂ ಬೆರಸು (ಅರ್ಥನೇ. 
ಮಗಧಂ ಗಟ್‌ ವಟಿಯ ಪಾಪಿನಂತಿರೆ ಬರ್ಕುಂ (ಜಗವಿ. 
೮-೬). ೩. ಹಾವಾಡಿಗನ ಕೋಲಿಗೆ ಸುತ್ತಿಕೊಂಡಿರುವ ಹಾವು 
(?) : (8. P ಇದರ ಅರ್ಥ ಅಸ್ಪಷ್ಟವಾಗಿದೆ. 
i [ಗಟಕಿ + ಬಜ್ಜಿ) 
ಗಚಕಿವಿಡಿ (ಕ್ರಿ). ಗಳೆಯನ್ನು ಹಿಡಿದುಕೊಳ್ಳು. 
ಗಟಕಿವಿಡಿದಾಡು - ಗಳೆಯನ್ನು ಹಿಡಿದು ಆಡು; ಡೊಂಬರಾಟಿ 
ವಾಡು: ಗಚಜಕಿವಿಡಿದಾಡುವ ದೀವಿಗೆವಿಡಿವ ಎಲೆನಿಡಿದಾಡುವನೊಳಂ 
ಅಟಿಗೆಪ್ರತ್ಯಯಮಕ್ಕುಂ (ಶಮದ. ೨೦೪ ವೃತ್ತಿ). [ಗೆಟ್‌ + ಪಿಡಿ] 
ಗೆಟ್ಕನೆ "ಕಟ್ಟನೆ' ನೋ. 
ಗಬ್ಮುಗರಯ್ಯ (ನಾ). ಒಬ್ಬಾತನ ಹೆಸರು: ವಾರಿನಿಧಿನಳೆಯ 
ಪರಿವೃತಧಾರಿಣಿ ನಿಲ್ವಿನೆಗೆನು:ಡ.ಪ ಕರಿಗಣತತಿಯುಂ ತಾರಕೆಯುಳ್ಳಿನ 
ಮಿರ್ಕಿಂತೋರಂತಿರೆ ಬೆಂಗಿ ಗಬ್ದುಗರಯ್ಯನ ಧರ್ಮಂ (ಸಾಇಇ. 1-1, 
೪೨-೩೨ ; 971). [? + ಅಯ್ಯ) 
ಗೆಟ್ಟುಗು, ಗದುಗ್ಗು (ನಾ). ಒಂದು ಊರಿನ ಹೆಸರು. P ಈಗಿನ 
ಗದಗು: ತೆಂಕಣ ದೆಸೆಯೊಳ್ಳೆನ್ಸೆಯ ಬಾವಿಯ€ಂಕೋಲೆಯ ಮೆಳೆ 
ಗಲ್ಮುಗಿನ ಪಳ್ಳದಿಂ ತೆಂಕಲ್ಮುಗ್ಗುಡ್ಡೆ ಪಡುವಲ್ಲ ಗ್ಲಿಲ ಮೆಳೆ 
(ಸೌಇಇ. 2೮1-1, ೧೧೬-೨೭ ; 1075) ; ಬೆಳ್ವೊಲನಾಡೊಳಗಣಾಗ್ರಹಾರಂ 
ಗಣ್ದುಗಿನ ಶ್ರೀ ಸ್ವಯುಭು ತ್ರಿಕೂಟೀಶ್ವರ (ಸೌ ಇ ಇ. 2೭-11, 
೧೫೦-೩೦ ; 1102). ಗೆದುಗ್ಳು : ದಂಡನಾಯಕ ಶಿಖಾಮಣಿಯಪ್ಪ 
ಮಿತಂ ಸಮುದ್ರಮಾಕತೆಜನೆನಿಪಂದದಿಂ ಗೆದುಗಿನೊಳ್‌ ನೆಜಕಿ ಕಟ್ಟಿಸಿದಂ 
ತಟಾಕಮಂ (ಎಕ. ೪1], ತರೀಕೆ. ೪೫-೭೩ ; 1196) ; ಕಾವುದಾನತ 
ಜನವ ಗಮಗಿನ ವೀರನಾರಯಣ(ಕುವ್ಯಾಆ. ೧-೧). (2) 
ಗೆಲ್ತಿ, ಗದ್ದೆ, ಗರ್ದೆ, ಗಳ್ಳೆ (ನಾ). ಬತ್ತ, ಕಬ್ಬು ಮೊದಲಾದ 
ನೀರಾವರಿ ಪೈರುಗಳನ್ನು ಬೆಳೆಯುವ ಭೂಮಿ; ತರಿ ಜಮಾನು: 
ಭಟ್ಟಿರ್ಗೀಗಚಕ್ತಿ | ಒಡ್ಡಲಿ ಆಪತ್ತೊನ್ವಿವಿಟ್ಟಾರಕರ (ಮೈಆರಿ. ೧೯೩೬, 
೧೬-೧೬; ಸು. 450) ; ಪಾಡುವರ್ಗ್ಗಂ ಗಬಕ್ತಿ ಮತ್ತರೊನ್ನು (ಇಎ ೧೯೫೦, 
೧೨೮-೩೫ ; 950) ; ಅಂತು ಗಟ್‌ ಸಲಗೆ ೬ (ಎಕ. ೪1, ಕಡೂರು. 
೩೦-೪೬; 1170). ಗದ್ದೆ: ಸರ್ಬ ನಮಸ್ಯ ದತ್ತ ಭೂಮಿ ೪[೦]೦೦ 
ಗನ್ದೆ ಸಲ ಗೆ ಗೃ ಹಹೆಸ್ತ ೧೦೦ (ಇಆ. ೫111, ೯೫-೧; 444); 
ವಿಣ್ಣಗರ ದೇನರ್ಗ್ಗೆ ಒನ್ನು ನನ್ಹಾದೀವಿಗೆ... ನಡೆವನ್ತಾಗೆ ತಮ್ಮ 
ಮೊದಲೊಕ್ಕದೊಳ್ಳತ್ತು ಕೊಳಗ ಗದ್ದೆ (ಎಕ. ೫1೪, ಮಳವ. ೧೨೮-೧; 
1014) ; ಗದ್ದೆ[ಪಾಠಾಂ. ಟಕೆ ]ಯ ಪಾಲಕಿಯನಲಂದು ಬೆಳೆವೆನೆಂಬನುಂ 
ಧರ್ಮದ ಪಾಟೀಯನಟ್‌ದು ಸುಖನಮುಂ' ಪಡೆವೆನೆಂಬನುಂ ಬೇಳಪ್ಪರ್‌ 
(ಜೀವಸಂ. ೨೨೩-೧೮) ; . ಹೋಗಿ ಗೆದ್ದೆ [ನಾಕಾಂ. ರ್ದೆ]ಯೊಳಿರ್ದ 
ಮೊಳೆವಿತ್ತನೆತ್ತಿದಂ (ಇಳಿಕ. ದೇ. ೫೪-೫). ಗರ್ದೆ : ಎಣ್ಗೊಳ ಗಜಕ್ಚಿಗೆ 
ನೆಲನುಂ ಚನ್ಹ್ರನು ಉಳ್ಳನ್ನೆಗಂ (ಎಕ. ೩1೪, ಮಳವ. ೧೨೫-೧ ; 1014); 
ಗರ್ಮೆಯುಂ ಪಳಗಲುಮಂ ಬಿಟ್ಟಿ ೦ (ಸೌಇಇ. ೩1, ೭೮-೪೯; 
ಸು. 1045); ತೀಪಿ ಮೇಣ್ಟೆಳೆದ ಗರ್ಕೆಯೊಪ್ಪುಗೆಂ (ಉದ್ಭಟಿ. ೩-೧೩) ; 
ಒದವಿದ ಶಾಲಿಗರ್ದೆಗಳ ಪಾಳಿ (ಪುಸ್ಪಪು. ೨-೨೦). ಗಳ್ಲೆ : ಜೀಯಂಗೆ 
ಬಿಟ್ಟ ಗಳೆ (ಸೌಇಇ. 1X-, ೯೪-೧೫ ; 1039) ; ಸವಣನ ಕೆಜಿಯ ಕೆಳಗೆ 
ಗಳ್ಳೆ ಗಳೆಯಲು ಮತ್ತರು ೨ (ಎಕ. ೪11, ಶಿವಮೊ. ೫೭-೬೬; 1113). 
"ಕಟನಿ' ಪರಾ. (ದೇ. 8 ಕೊಡ. ಗದ; ಕುಯಿ. ಗಡೊ) 


೫-೧೧೩ ವ); 


ಗಟಕ್ತಿ ಒಡ್ಡು 


ಗೆಲಿಕ್ಷಿಒಡ್ಡು (ನಾ). ಗದ್ದೆಯಲ್ಲಿ ಬೆಳೆದ ಧಾನ್ಯದ ರಾತಿ, ಉತ್ಪತ್ತಿ, 
—ಆಹಾಯ (7): ಭಟ್ಟರ್ಗ್ಗೀಗಲಕ್ಕಿ ಒಡ್ಡಲಿ ಅಪತ್ತೊನ್ನಿನಿಟ್ಟಾರಕರ 
(ಮೈ ಆರಿ. ೧೯೩೬ ; ೧೬-೧೬, ಸು. 450). 

[ಗಟಕ್ಸಿ * ಒಡ್ಡು) | 

ಗಾಂಗೆ (ಗು). ೧. ಗಂಗಾನದಿಗೆ ಸಂಬಂಧಿಸಿದ; ಗಂಗೆಯ : ಗಾಂಗ 
ತುಂಗ ನಿರ್ಮಳ ಪುಳಿನಾಗ್ರದೊಳ್‌ ಮಿಸುಪ ನೀಳ ಸರೋಜ ವನಾಳಿ 
ಯಂದದಿಂ (ಜಗವಿ. ೧-೩೯). (ನಾ). ೨. ಭೀಷ್ಮ. ೩. ಕಾರ್ತಿಕೇಯ. 
೪. ಚಿನ್ನ. ೫. ದೇವಗಂಗೆಯಿಂದ ಬೀಳುವುದೆಂದು ಭಾವಿಸಲಾದ 
ಮಳೆಯ ನೀರು: ಬೆಳ್ಳಿಯ: ಪಾತ್ರೆಯಲ್ಲಿದ್ದ ಸ್ವಚ್ಛವಾದ ಅನ್ನದ ಮೇಲೆ 
ಯಾವ ಮಳೆನೀರನ್ನು ಹಾಕಲು ಆ ಅನ್ನವು ಗಿಚಕಳಿ ಆಗದೆ ಬೇರೆವರ್ಣ 
ಬಾರದೆ ಹಾಗೆಯೇ ಉಳಿಯುವುದೋ ಆ ಮಳೆಯ ನೀರು ಗಾಂಗವು 
(ಅಷ್ಟಾಂಗ. ಆ೨). . (ಸಂ, 

ಗಾಂಗತೋಯ (ನಾ). ಗಂಗಾನದಿಯ ನೀರು; ಗಂಗಾಜಲ: 
ಗಾಂಗತೋಯದೆ ಸಖಿಯರ್‌ ನೃಪಾಂಗನೆಗೆ ಮಂಗಳಮಜ್ಜನಮಂ 
ನಿಮಿರ್ಟಿದರ್‌ (ಪುಷ್ಪಪು. ೩-೧೧೭). [ಗಾಂಗ + ತೋಯ] 

ಗಾಂಗೆಆಕ (ನಾ). ಒಂದು ಕೆರೆಯ ಹೆಸರು: ತೀರ್ತ್ಥದಿಂ ತೆಂಕ 
ಗಾಂಗೇಚೆಯೇರಿಯ ಕೆಳಗೆ ಸತ್ತಿಗಾಲ ಬಯಲೊಳ್‌ (ಎಕ, ೪11, ಶಿಕಾರಿ, 
೩೦-೨೪; 1031). [?.* ಕೆಜಕಿ] 

ಗಾಂಗೇಯೆ (ನಾ). ೧. ಗಂಗಾನದಿಯ ಮಗ. ೨. ಭೀಷ್ಮ: 
ಕೌರವಬಲದ ಸೇನಾನಾಯಕಂ ಗಾಂಗೇಯನಡ್ಡಮಾಗೆ (ಪಂಪಭಾ. 
೧೦-೫೨ ವ); ಹರಿಸಿದರು ಕೌಬೇರ ಮಾರುತ ನಿರುತಿ ಯಮ ಫುರುಹೂತ 
ಶಂಕರ ಪರಿಪರಿಯ ಪ್ರತೃಸ್ತ್ರವನು ಗಾಂಗೇಯ ಫಲುಗುಣರು (ಕುವ್ಕಾವಿ. 
6-೬0). ೩. ಷಣ್ಮುಖ; ಕುಮಾರಸ್ವಾಮಿ: *ಗಾರೀಪೆತ್ರಃ 
ಷಣ್ಮುಖಃ . .. ಗಾಂಗೇಯಃ, ಬ್ರಹ್ಮಚಾರೀ... ಈ ೨೦ ಕಾರ್ತಿಕೇಯನ 
ಫೆಸರ್‌? (ಹಲಾಯು. ೫-೨೧). ೪. ಕರ್ಣ; ರಾಧೇಯ. ೫. ಚಿನ್ನ; 
ಸುವರ್ಣ; ಬಂಗಾರ: “ಹೇಮ, ಸ್ವರ್ಣಂ... ಗಾಂಗೇಯಂ, 
'ಗೈರಿಕಂ. . .-ತೆಪನೀಯಂ - ಈ ೨೫ ಹೊನ್‌ (ಪೊನ್‌) (ಹಲಾಯು. 
೨೯-೧೯); ತೋಯವಂ ಪರಿಹರಿಸಿ ತೆರೆ ಗಾಂಗೇಯವಿಲ್ಲದೆ ಕಟಕ ಮಕುಟ 
(ಸದ್ಗುರು. ೯-೮) ; ಶೃಂಗಾರೆವಸ್ತು ಶೀವಿದ ಗಾಂಗೇಯಕರಂಡಮೆನಿಸಿ 
ಮೊಲೆಚೂಚಕಮೇಂ ಕಂಗೊಳಿಸಿದುದೊ (ರಾಜಶೇ." ೪-೩೪). ೬. ಬಿಳಿಯ 
ಬಣ್ಣ. ೭೩. ನೀಲವರ್ಣ. ಈ. ಬಂಗಾರದ ಗೊಂಬೆ, ಪ್ರತಿಮೆ: 
* ಕರ್ಣಂ ಭೀಷ್ಮಂ ಬಿಳಿದು ಸುವರ್ಣಂ ಭಂಗಾರದ ಸ್ವಾಮಿ ಕಾರ್ತಿಕೇಯ 
ನೀಲವರ್ಣದೊಳೆಸಿದಿಹ ನುಡಿ ಸಂಪೂರ್ಣದಿ ಗಾಂಗೇಯ ಶಬ್ದಮೆನಿಕುಂ 
ಜಗದೊಳ್‌ ” (ನಾನಾಕಂ. ೯);. “ಕರ್ಣ ಗಂಗಾಸುತ ಹೈರಣ್ಮಂ 


ಮಯೂರಧ್ವಜ ಧವಳಮಿವಿಂತ್ಸೆದೆ ಗಾಂಗೇಯನಾಮಂ3 
(ನಾನಾರ. ೪೫). ೯. ಭದ್ರಮುಸ್ತೆ. ೧೦. ಉಮ್ಮತ್ತಿಗಿಡ; 
ದತ್ತೂರೆ. [ಸಂ.] 


ಗಾಂಗೇಯಕ (ನಾ). ೧. ಭೀಷ್ಮ. ೨. ಷಣ್ಮುಖ. &. ಚಿನ್ನ. 
೧, ೨, ೩: ಲೀಲಾಕ್ರಮೋದಂಚಿತ ನಿರವಧಿ ಗಾಂಗೇಯಕಂ . . . 
ರಕ್ಷಿಸುಗೆ ವಸುಧೆಯಂ ಯುದ್ಧರೆಂಗ ತ್ರಿಣೇತ್ರಂ (ಜಗವಿ. ೧-೩). 

[ಸಂ.] 

ಗಾಂಗೇರುಕಿ (ನಾ). ಹೀರೆಗಿಡ: *ಗಾಂಗೇರುಕೀ, ನಾಗಬಲಾ, 
ರುಷಾ, ಹ್ರಸ್ವಗವೇನುಕಾ ೪ ಹೀರೇಗಿಡದ ಹೆಸರು. ಇವು 
ಹೀರೆ, ತುಪ್ಪಹೀರೆ, ಕಾಡುಹೀರೆ, ಇವುಗಳೆಲ್ಲಕ್ಕೂ ಹೆಸರುಗಳು ” 
(ಸಿದ್ಧಾಂತಿ. ೧೨೧). 

(ಸಂ. ಗಾಂಗೇರುಕೀ) 


ಬಂ 


80 


45 


ಗಾಂಡುಗುದಿಗೆ 


ಗಾಂಜಾ, ಗಂಜಿ, ಗಾಂಜಿ (ನಾ). ಅಮಲೇರಿಸುವ ಒಂದು 
ಬಗೆಯ ವನಸ್ಪತಿ; ಭಂಗಿಸೊಪ್ಪು; ಆ ಸೊಪ್ಪನ್ನು. ಒಣಗಿಸಿ 
ಮಾಡಿದ ಮಾದಕ ಪದಾರ್ಥ: ಶುದ್ಧಿಮಾಡಿದ ಗಾಂಜಾ ಎಲೆಯ 
ರಸದಲ್ಲಿ (ಸಕವೈ. ೪೮೨); ಗಾಂಜಾ ಸೇದುವನರಿಗೆ ಗಾಂಜಾದಿಂದ 
ನಿಸಾ ಏರದಿದ್ದರೆ, ಅದರಲ್ಲಿ ಎರಡು ದತ್ತೂರ ಬೀಜಗಳನ್ನು ಸೇರಿಸಿದ 
ರಾಯಿತು. (ಕನಕ. ೧೭). ಗಂಜ್ಯಿ: (8). ಗಾಂಜಿ: ಸುರೆ 
ಮಾಂಸಗಳಂ ಭುಂಜಿಸುತ್ತ ಭಂಗಿ ದತ್ತೂರಿ ಅಫು ಗಾಂಜಿ ಮೊದಲಾದ 
ಅಮಲಿನಲ್ಲಿ (ಕೃಷಿಪ್ರ. ೩೧೧); ಆಗಾಗೆ ಗಾಂಜಿಯ ಸೇವನೆಯೂ 
ನಡೆಯುತ್ತಿತ್ತು (ಖಾನಾನೀ. ೩೮). 
[+ ಹಿಂ. ಮರಾ. ಗಾಂಜಾ. / ಸಂ. ಪ್ರಾ. ಗಂಜಾ). 
ಗಾಂಜಿ "ಗಾಂಜಾ? ನೋ. 
ಗಾಂಡಿವ (ನಾ). ೬ ಗಾಂಡೀವ : * ಗಾಂಡೀವಃ, ಗಾಂಡಿವಃ-೨... 
ಅರ್ಜುನನೆನಿಸಿರ್ದನನ ಬಿಲ್ಲಿಗೆ ಹೆಸರುಗಳು? (ಸಿದ್ಧಾಂತಿ. ೨೨೫); 
ಬವರ ಗೆಲುವಕೆ ಹರಿಗೆ ಕೊಡು ಗಾಂಡಿವವ ಸಾರಥಿಯಾಗು ನೀನೆಂದ 
ವಗಡಿಸಿದನು ವೀರನಾರಾಯಣನ ಮೈದುನನ(ಕುವ್ಯಾಕ.೧೬-೩೪).[ಸಂ.] 
ಗಾಂಡಿವಿ (ನಾ.) - ಗಾಂಡೀವಿ: ಸವಣಂ ಬಳಪಂಗೊಳೆ ಗಾಂಡಿವಿ 
ಬಿಲ್ಲೊಳೆ ಬಲವಿರೋಧಿ ವಜ್ರಂಗೊಳೆ ... ಪೊಣರ್ಕೆಗಾವಂ ನಿಲ್ವಂ 
(ಶಮದ. ೧೬೭ ಪ್ರಯೋ) ; ಅಭವಂ ಕಾಣುತದಂ ಸೈರಿಸುತಂ ಕೇಣಂ 
ಬಡೆದೊತ್ತಿ ಮೆಟ್ಟಿ ದಂ ಗಾಂಡಿವಿಯಂ(ಶಬಶಂ.೪-೮೭).[ಸಂ. ಗಾಂಡಿನಿನ್‌] 
ಗಾಂಡೀವ (ನಾ). ಅರ್ಜುನನ ಬಿಲ್ಲು; ಖಾಂಡವದಹನ ಕಾಲದಲ್ಲಿ 
ಅಗ್ನಿದೇವನು ಅರ್ಜುನನಿಗೆ ಪಾರಿತೋಷಿಕವಾಗಿ ಕೊಟ್ಟ 
ಧನುಸ್ಸು: ಗಾಂಡೀವದ ಕೊಪ್ಪುಗೆಳೊಳ್‌ ಖಂಡಿಸಿ (ಪಂಪಭಾ. ೬-೩೧); 
ಗಾಂಡೀವಮಂ ಪಿಡಿದಕ್ಷಯಕಾಂಡಧಿಯಂ ಬಿಗಿದು (ಜಗವಿ. ೧೫-೩) ; 
ಇದು ಕಣಾ ಗಾಂಡೀವವೆಂದೆಂಬುದು ಮಹಾಧನು ಪಾರ್ಥ ನದು 
(ಕುವ್ಯಾವಿ. ೬-೪೦) ; ಇದನ್ನು ಕೇಳಿ ಅಗ್ನಿಯು ವರುಣನನ್ನು ನೆನೆದು 
ಬರಮಾಡಿಕೊಂಡು ಅವನಿಂದ ಅರ್ಜುನನಿಗೆ ಗಾಂಡೀವ ಧನುಸ್ಪನ್ನೂ 
ಅಕ್ಷಯ ತೂಡೀರ (ಬತ್ತಳಿಕೆ)ಗಳನ್ನೂ * « ೬ ಹನುಮಂತನು ಕುಳಿತಿರುವ 
ಧ್ವಜವನ್ನೂ ಕೊಡಿಸಿದನು (ವಚಭಾ. ೭೩). [ಸಂ.] 
ಗಾಂಡೀವಿ (ನಾ). ಗಾಂಡೀವವೆಂಬ ಬಿಲ್ಲನ್ನು ಹೊಂದಿರುವವನು; 
ಅರ್ಜುನ: * ಇಂದ್ರಜಂ ಸಿತಹಯಂ ಗಾಂಡೀವಿ ಜಿಷ್ಣು ಹರಿಬಂಧು 
ಫಲ್ಲು ಣನೆನಲ್ಯರ್ಜುನನೆನಿಕ್ಕು * (ಮಂಗರಾ. ೭೮6-೩) ; ನಿನಗಂ 
ಪೇಟಕ್ಟೊಡೆ ಪಾಂಡುರಾಜತನಯಂ ಗಾಂಡೀನಿಯೆಂ 'ದಾಯಿಗೆಂಗೆ ನೆಲಂ 
ಜೂದಿನೊಳೊತ್ತೆ ವೋಗೆ :ಬನಮಂ ಪೊಕ್ಳು (ಪಂಪಭಾ. 6-೫); 
ಕಾವಡೆನ್ನಳವಲ್ಲಮೇಣ್‌ ಗಾಂಡೀವಿ ಕೊಲುವವನಲ್ಲ ಕೃಷ್ಣನು ಕಾವರೆಯು 
ಕೊಲುವರೆ ಸಮರ್ಥನು ವೇದಸಿದ್ಧವಿದು (ಕುವ್ಯಾದ್ರೋ, 6-೬೧). 
| p [ಸಂ. ಗಾಂಡೀವಿನ್‌) ಜೆ 
ಗಾಂಡು; (ನಾ). ೧. ಸ್ಥೂಲಕಾಯನಾದ. ಹಾಗೂ ಮೂಢನಾದ 
ಮನುಷ್ಯ; “ಬುದ್ಧಿಯಿಲ್ಲದ ಟೊಣಪ” (ಕಸ್ತೂಕೋ. ೨೯೩). 
೨. ದೊಡ್ಡ ದೊಣ್ಣೆ; ಲಗುಡ: "ಗಾಂಡುಗುದಿಗೆ' ಪರಾ. 
[+- ಹಂ. ಮರಾ. ಗಾಢಾ.! ಸಂ. ಗಾಢ] 
ಗಾಂಡ್ಕು (ನಾ). ತಿಕ; ಕುಂಡೆ; ಗುದ: ಹೆಚ್ಚು ಮಾತನಾಡದೆ ಗಾಂಡು 
ಮುಚ್ಚಿಕೊಂಡು ಹೋಗು(ರೂಢಿ). [*- ಪಾಠ, ಹಿಂ. ಮರಾ. ಗಾಂಡ್‌) 
ಗಾಂಡುಗುದಿಗೆ (ನಾ). ೧. ಬಲವಾದ ದೊಣ್ಣೆ ; ದೊಡ್ಡಗುದಿಗೆ: 
ತಂತು ಮಾತ್ರ ಪೇಳ್ವೆನಾ ಮತ್ಯಾಂತ ಜಪದೊಳಿರಲೂ ಎಂಥಾದ್ದೊಂದು 
ಗಾಂಡುಗುದಿಗೆಯಂತಿತ್ತ ಬೆನ್ನಿನೊಳು (ರಾವಣೋ, ೧೭). ೨. (ಕರಾ). 
| ಫ್ಲೂಜ್ಜರ; ಗುದ್ದವ್ವನ ಬೇನೆ (ಉಕ). . [ಗಾಂಡ್ಕು * ಗುಡಿಗೈ) 


ಗಾಂತ 


ಗಾಂತ (ಗು). [ವ್ಯಾಕ] "ಗ ಎಂಬ ವರ್ಣದಿಂದ ಕೊನೆಗೊಳ್ಳುವ 
ಶಬ್ಧ; ಗಕಾರಾಂತ: ನೆಗಬರ್ದಿರ್ದ ರೇಫಜಟನಾಂತಗಾಂತಸಾಂತೋತ್ಸ 
ದಿದಿರ ವತ್ವಂ ಸತ್ವಂ (ಶಮದ. ೨೩೨). (ಗೈ * ಅಂತ್ಯ) 

ಗಾಂತು (ನಾ). ಉರುಳು; ಪಾಶದ ಕುಣಿಕೆ; ಜೀರುಗುಣಿಕೆ: 
ಕಾಡುಪಾರಿವಾಳಗಳಿಗೆ "ಗಾಂತು (ಉರುಳು) ಇಡುತ್ತ ಮಳೆಗಾಲದಲ್ಲಿ 
ಜೊಲ್ಲು ಇಲ್ಲಿ ಎನ್ಟು ಹೊತ್ತು ಇರುತ್ತಾನೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ 
(ದಂಬನಾ.೧೮). [«- ಮರಾ. ಗಾಂಕಣೇಂ. ಪ್ರಾ.ಗೆಣ್ಮಿ ಆಸಂ, ಗ್ರಂಥಿ]. 

ಗಾಂದರೆ, ಗಾಂದವ (ನಾ). ಆ ಗಾಂಧಾರ ೪ : ಸುರಸುದತೀಕದಂಬಕದ 
ಗಾಂದರದಿಂದನಿಯೊಳ್‌ ದರಸ್ಮಿತಾಂಬುರುಹಮನೊತ್ತಿ ಚುಂಬಿಸುವ 
ತುಂಬಿಯ ಗಾವರಮಂ ಪೊಣರ್ಚಿ (ಅನಂಪು. ೪-೧೨೭). ಗಾಂದವ : 
ಅಂಚಿವೆಣ್ಣೆಸೆವ ಗಾಂದವದಿಂದನಿದೊಂಗಲೊಳ್‌' ತಡಂಗಲಿಸಿ ಮನಕ್ಕೆ 
ಗೋಸಗೆಯ ಬೀಸುವೆಲರ್‌ ಪಡೆದತ್ತಲರ್ಕೆಯಂ೦ (ಚಂದ್ರಪು. ೮-೯೭). 
ಐ. "ಗಾಂದವ' ಇದು "ಗಾಂದರ'ದ ಅಪಲಿಖಿತವಿರಬಹುದು. 

[೮ ಸಂ. ಗಾಂಧಾರ) 

ಗಾಂದನ "ಗಾಂದರ? ನೋ. 

ಗಾಂಧರ್ವ (ಗು). ೧. ಗಂಧರ್ವರಿಗೆ ಸಂಬಂಧಿಸಿದ, ಸೇರಿದ. 
"ಗಾಂಧರ್ವಭವನ' ಪರಾ. (ನಾ). ೨. ಸಂಗೀತ; ಹಾಡು; 
ಗಾನ: ಗಂಧವಹಂಗಳ್‌ ಮಂಗಳಗಾಂಧರ್ವವನೆಸಗೆ (ಲೀಲಾನ. 
೧೩-೪). ೩. ನರ್ತನ; ನಾಟ್ಯ: ಗಾಂಧರ್ವಮೆಂಬುದು ಎಮ್ಮ 
ಬಾಲ ವಿದ್ಮೆಯದಣಕೊಳೆಮ್ಮಂ ರಂಜಿಸುವನ್ನರ್‌. ಪ್ರೌಢರಿಲ್ಲ (ಶಾಂತಿಪು. 
೨-೨೧ ವ); ಅದ್ವೈತ ಗಾಂಧರ್ವ. . . ಹೃದ್ಮ ವಿದ್ಮಾಕದಂಬಕನುಂ 


(ಮದತಿ. ೧-೫೧). ೪. ಗಂಧರ್ವರ ಶ್ರೇಷ್ಠವಾದ ಕುದುರಿ, ಅಶ್ವ: 


ಪೌಲಸ್ತ್ರ , ಮಣಿಯ ಘೋಟಕವನೆಕೈರಿಪ. ಗಾಂಧರ್ವಮಂ ಮೈದಡವಿ 
ಕಿವಿಯ ನೆವರೀ (ವೆಂಕಾರಾ. ೬-೩೧-೧೮). ೫. ಗಂಧರ್ವರ ಗುಂಪು, 
ಸಮೂಹ : ಆರಿನೃಪರಂ ಛೇದಿಸಿ ಪಾಂಚಾಳರಂ ಚಾಳಿಸಿ 
ಗಾಂಧರ್ವರಂ ಏರಥರ್ಮಾಡಿ (ಪಂಪಭಾ. ಓ-೨೯ವ) ; ಗಾಂಧರ್ವ 
ಪೃರಾದಿಗಳು . .. ಕಮಲಜರಾವರಾದರು ಪೂಜಿಸಲಿಬೇಕೀ ಮಹಾ 
ಗಣಪತಿಯ (ಗಗತಾ. ೫-೧೦). [ಸಂ.1 

ಗಾಂಧರ್ವಜ್ಞ (ನಾ). ೧. ಸಂಗೀತಶಾಸ್ತ್ರವನ್ನು ತಿಳಿದಿರುವವನು ; 
ಸಂಗೀತವನ್ನು ಬಲ್ಲವನು. ೨. ನಾಟ್ಯಶಾಸ್ತ್ರವನ್ನು ಬಲ್ಲವನು: 
ಚಂದ್ರಧರನಪರಾವತಾರನು ರುಂದ್ರ ಗಾಂಧರ್ವಜ್ಞನಿಧಿ ವಿಜಿತೇಂದ್ರಿ 
ಯೋತ್ಕರನು (ಬಸಪು, ೮-೪). [ಸಂ] 

ಗಾಂಧರ್ವಭವನ (ನಾ). ಸಂಗೀತ ಮಂದಿರ, ಶಾಲೆ: (9). 

[ಗಾಂಧರ್ವ + ಭವನ] 

ಗಾಂಧರ್ವವಿದ್ಯೆ (ನಾ). ಸಂಗೀತ ವಿದ್ಯೆ: ಭರತಪ್ರಣೀತ ನೃತ್ಯಶಾಸ್ತ್ರ 
ದೊಳಂ ನಾರದಾದಿಪ್ರಜೀತ ಗಾಂಧರ್ವವಿದ್ಯಾವಿಶೇಷಂಗಳೊಳಂ 
(ಪಂಪಭಾ. ೨-೩೪ ವ). [ಗಾಂಧರ್ವ + ವಿದ್ಯ) 

ಗಾಂಧರ್ವವಿಧಿ (ನಾ). ಗಾಂಧರ್ವವಿವಾಹ ಕ್ರಮ; ವಧೂವರರು 
ಪರಸ್ಪರ ಮೆಚ್ಚಿ ತಾವೇ ಮದುವೆಮಾಡಿಕೊಳ್ಳುವ ' ಕ್ರಮ: 
ತಿಮ್ಮಪ್ಪನಾಯಕ . , , ತಾನೇ ಗಾಂಧರ್ವವಿಧಿಯಿಂದ ಲಚ್ಛಿಯನ್ನು 
ಮದುವೆಯಾದ (ಹೇಮಕೂ. ೯೧). [ಗಾಂಧರ್ವ + ವಿಧಿ] 

ಗಾಂಧರ್ವವಿವಾಹ (ನಾ). - ಗಂಧರ್ವವಿವಾಹೆ: ಸುಜತಿಯೆ 
ಗಾಂಧರ್ವವಿವಾಹದೆ ಬಹು ರಾಜರ್ಹಿಕನ್ಶೆಯರ ಕೂರ್ತನರೆಂ 
(ಶಾಕುಂತ. ೪೧-೭೪) ; ಗಾಂಧರ್ವವಿವಾಹವು ಧರ್ಮಸಮ್ಮತವೆಂದು 
ದುಷ್ಕಂತನು ಸ್ಪನ್ಟ ಪಡಿಸಿದರೂ ಅವಳ ಸಂದೇಹವು ದೂರವಾಗುವುದಿಲ್ಲ 
(ಧರ್ಮಸಾ. ೬೮). [ಗಾಂಧರ್ವ + ವಿವಾಹ] 


೨೪೬೯ 


0 


ಟು 


40 


45 


ಗಾಂಧಾರಗ್ರಾಮ 


ಗಾಂಧರ್ವವೇದ (ನಾ). ಆಯುರ್ವೇದ, ಧನುರ್ವೇದ, ಗಾಂಧರ್ವ 
ನೇದ, ಅರ್ಥಶಾಸ್ತ್ರ ಎಂಬ ನಾಲ್ಕು ಉಪವೇದಗಳಲ್ಲಿ ಒಂದು; 
ನಾಟ್ಯ ಮತ್ತು ಸಂಗೀತ ಶಾಸ್ತ್ರ: ಉಪವೇದಚತುರ್ವಿಧಂಗಳಲ್ಲಿ 
ಗಾಂಧರ್ವವೇದವು ಸಾಮನೇದಾದಿಗಳಲ್ಲಿ ಸರಿಗಮಪಧನಿಯೆಂಬ ಸಪ್ತ 
ಸ್ಪರಗೀತ ಪ್ರಬಂಧಂಗಳಂ ಸಂಭಾವಿಸುತಿರ್ಕುಂ (ವಿವೇಕ. 9); ಇದರ 
ಜತೆಗೆ ವೇದಗಳಿಗೆ ಉಪವೇದಗಳೆಂದು ಹೇಳಲ್ಪಟ್ಟ ನಾಲ್ಕರಲ್ಲಿ ನಾಟ್ಕ, 
ಸಂಗೀತಕ್ಕೇ ಪ್ರತ್ಯೇಕವಾದ ಗಾಂಧರ್ವ ನೇದ ಬಂದಿದ್ದಿತೆಂದು 
ಹೇಳಲ್ಪಟ್ಟಿದೆ (ಭಾರದ. ೫೩೭). [ಗಾಂಧರ್ವ + ವೇದ] 
ಗಾಂಧರ್ವಶಾಸ್ತ್ರ (ನಾ). = ಗಾಂಧರ್ವವಿದ್ಯೆ : ವೃಷಛಸೇನಂಗೆ 
ಗೀತವಾಬ್ಯಾರ್ಥ ಸಂಗ್ರಹಮಪ್ಪ ಗಾಂಧರ್ವಶಾಸ್ತ್ರಮುಮಂ °° 
ಉಪದೇಶಂಗೆಯ್ದಂ (ಆದಿಪು. ೮-೬೦ ವ). 
[ಗಾಂಧರ್ವ + ಶಾಸ್ತ್ರ] 
ಗಾಂಧರ್ವಸೃಷ್ಟಿ (ನಾ). ಸಂಗೀತಶಾಸ್ತ್ರದ ಉತ್ಪತ್ತಿ: ಈ ಸೃಷ್ಠಿ 
ಗಳಲ್ಲದೆ ಸಿದ್ಧಸಾಧ್ಯವಾದ ಗಾಂಧರ್ವಸೃಷ್ಟಿ; ಯಸಿಗಳಿಗೆ ಮೈದೋರುವ 
ಸತ್ಯಸೃಷ್ಟಿ ಮೊದಲಾದವುಗಳು -ಇರುವವಂತೆ (ಸಾಹಿವಿ. ೧೪೨). 
[ಗಾಂಧರ್ವ ಸೃಷ್ಟಿ) 
ಗಾಂಧರ್ವಿ (ನಾ). - ಗಾಂಧರ್ನಿಗ: ವೇಮಣಯ್ಯನ ಕೆಆಕಿಯ ಗಲಿ 
ಮತ್ತ ೫ ವಳಿ ಕೊಳದಲ್ಕರಿಯ ನೆಲಂ ಮತ್ತ ೬೦ ಗಾಂಧರ್ವ್ವಿಗೆ ಮತ್ತರ್‌ 
೧೫ ಗೆಟ್ಸಿ (ಕಇಆ. ೪೯-೪೨-೫೦; 973). (ಸಂ. ಗಾಂಧರ್ನಿನ್‌] 
ಗಾಂಧರ್ನಿಗ (ನಾ). ಗಂಧರ್ವ ವಿದ್ಯೆಯನ್ನು ಬಲ್ಲವನು ; ಸಂಗೀತ 
ಗಾರ: ಸಜಕಿಕಾಅರ್ಗ್ಗೆ ಮತ್ತರ್ಪ್ಯತ್ತು ಗಾನ್ಫರ್ವ್ವಿಗರ್ಗ್ಗೆ ಮತ್ತರಾಲು 
(ಎಇ. ೫111, ೧೭೬೨-೪೭ ; 1055); ಉಟಕ್ಸಿಂಬಾಡ ಕೆಳಗಣ ಹೊಲವೇಕೆ 
ಯೊಳ್‌ ಗಾನ್ಫರ್ವಿಗರ್ಗ್ಗಂ ಪಾಡಾವಿಗಂಗಂ ಪಾತ್ರಕ್ಕೆ ಮದ್ದಳೆಯವಂಗ 
ಯಾ ಕೋಲ ಮ ೩೦ (ಸೌಇಇ. IX-i, ೧೫೫-೫ ; 1086). 
[ಗಾಂಧರ್ವ + -ಇಗ] 
ಗಾಂಧಾರ (ನಾ). ೧. ಒಂದು ದೇಶದ ಹೆಸರು; ಓ. ಈಗಿನ 
ಕಂದಹಾರವೂ ಸೇರಿದಂತೆ ಕಾಬೂಲಿನಿಂದ ರಾವಲ್ಸಿಂಡಿವರೆಗಿನ 
ಪ್ರದೇಶ: ಭಾರತದ, ಅದರಲ್ಲೂ ಗಾಂಧಾರ ರೀತಿಯ ಶಿಲ್ಪ ಸ್ಫುಟವಾಗಿದೆ 
(ಭಾರದ.೩೪೮). ೨. ಆ ದೇಶಕ್ಕೆ ಸೇರಿದವನು, &.[ಸಂಗೀತ] ಪ್ರಸಿದ್ಧ 
ವಾದ ಏಳು ಸ್ವರಗಳಲ್ಲಿ ಮೂರನೆಯದು: “ಸಡ್ಡಮಾ ಖುಷಭ 
ಮಾಗಾಂಧಾರಮಾಮಧ್ಮಮಂ ಮಾಜಕಪ್ಪ ಪಂಚಮಂ ಧೈವತಂ 
ಸುನಿಷಾದಮೋರಂಕೆ ಸಪ್ತಸ್ವರಂಗಳಕ್ಕು” (ಮಂಗರಾ. ೨೩-೩) ; ಸಡ್ಡ, 
ಯನಭ, ಗಾಂಧಾರ... ನಿಷಾದವೆಂ ಬ ಸಪ್ತಸ್ವರಂಗಳುದಿಸಿದವು 
(ವಿವೇಕ. ೨೩೧) ; ಸರಿಯಾಗಿ ಶ್ರುತಿಯಾದ ತಂಬೂರಿಯು ಗಾಂಧಾರ 
ವನ್ನು ನುಡಿಯುವುದೆಂಬುದು ಸಂಗೀತಜ್ಞರಿಗೆ ತಿಳಿದ ವಿಷಯವೇ 
(ಭಾತವಿ. ೧೨೯), [ಸಂ.7 
ಗಾಂಧಾರಗುಪ್ತ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಟೀಕೆ, ಸೈಂಧವಿ, ಪಂಚಮ, ಷಾಡವ, ದೇವಗುಪ್ತ, ಗಾಂಧಾರಗುಪ್ತ, 
ಕೌಶಿಕಗುಪ್ತ, ಉಪಾಂಗವೆಂಬೆಂಟು ರಾಗಂಗಳುಂ ಷಟ್ಟಿರ 
ಜಾತೀಯಂಗಳು (ವಿವೇಕ. ೨೩೩). [ಸಂ.] 
ಗಾಂಧಾರಗ್ರಾನು (ನಾ). [ಸಂಗೀತ] ಗಾಂಧಾರಸ್ವರದೊಂದಿಗೆ 
ಸೇರಿಕೊಂಡಿರುವ ಸ್ವರಗಳ ಗುಂಪು, --ಮೇಳನ; ಸಂಗೀತಶಾಸ್ತ್ರ 
ದಲ್ಲಿ ಪ್ರಸಿದ್ಧವಾದ ಮೂರು ಸ್ವರಮೇಳಗಳಲ್ಲಿ ಒಂದು: ಅರಾಗೋ 
ಶ್ರತ್ತಿಗೆ ಸಡ್ಜಗ್ರಾಮ, ಮಧ್ಯಗ್ರಾಮ, ಗಾಂಧಾರಗ್ರಾಮವೆಂಬ ಗ್ರಾಮ 
ಶ್ರಯಮುಂಟು (ವಿವೇಕ. ೨೩೨). 
[ಗಾಂಧಾರ 4 ಗ್ರಾಮ] 


ಗಾಂಧಾರಿ 


ಗಾಂಧಾರಿ (ನಾ). ೧. ಒಂದು ಗಿಡದ ಹೆಸರು; ದೇವದಾಳಿ ಗಿಡ; | 
ಮಂಚಿಪತ್ರೆ; ಪಂಚಪತ್ರೆ: "ದೇನಸತ್ರಂ ಪಂಚಪತ್ರೆ ಗಾಂಧಾರಿಯದು 
ಸಾವಿತ್ರೆಯಕ್ಕು” (ಮಂಗರಾ, ೪೦-೩೦) ; ಬನ್ನಿ ಗೌರೀದರ್ಭೆ ಶ್ರೀಗಂಧ 
ಪತ್ರೆ ಗಾಂಧಾರಿ ಲೊಕ್ಸಿ. . . ಪತ್ರೆಗಳನರ್ಪಿಸು ಲಿಂಗಕೆ (ಗುರುಚಾ. 


೨೪೭೦ 


ಗಾಕ 


ಬಂಧುಗಳ್ಳೆ ಕೆಯ್ಮಾಂಪ ಗಾಂಪೇವುದು (ನೇಮಿಪು. ೪-೬೫ ವ); 

ಕಂಪೋಡಿದಲರ್ಗಳನಿಂಪೋಡಿದೊಲುಮೆಯಂ ಸಂಸತ್ತು ಪೋದ ಬೊಜ 

ಗನ ಪಿಡಿದಿರ್ಪ ಗಾಂಪು ನಿನಗೇಕೆ ಬೆಲೆವೆಣ್ಣಿ (ಲೀಲಾವ. ೨-೩೮). 
[ಗಾಮ + -ಫ್ಮ) 


೬-೧೮). ಪ. [ಸಂಗೀತ] ಒಂದು ರಾಗದ ಹೆಸರು: ನೀಲೋತ್ಪಲಿನಿ| 5 | ಗಾಂಪುಗಾಣಿಸು (ಕ್ರಿ). ದಡ್ಡ ತನವನ್ನು ತೋರಿಸು; ಹೆಡ್ಡ ತನವನ್ನು 


. : . ಗಾಂಧಾರಿ. , . ವಸಂತಬಂಗಾಳನೆಂಬಿಪ್ಪತ್ತೆ ರಡು ರಾಗಂಗಳುಂ 
ಕ್ರಿಯಾಂಗದಿಂದ ಪುಟ್ಟಿದವು (ಎವೇಕ. ೨೩೪). ೩, [ಯೋಗ] ಶರೀರ 
ದಲ್ಲಿರುವ ಒಂದು ನಾಡಿ: ಇಡಾನಾಡಿಯಲ್ಲಿ ಮಂಡ್‌ಕಿಸೀ. . ., 
ಗಾಂಧಾರಿ ನಾಡಿಯಲ್ಲಿ ಕಾವೇರಿ. . . ಹೀಗೆ ೧೨ ನಾಡಿಗಳಲ್ಲಿ ೧೨ ನದಿ | 
ಗಳನ್ನು ತಿಳಿದು ಜ್ಞಾನತೀರ್ಥದಲ್ಲಿ ಸ್ನಾನಮಾಡಿರಿ (ಹಸಾರ. ಅ-೧೯ಟೀಕು). | 
೪. ಗಾಂಧಾರ ದೇಶದ ರಾಜನ ಮಗಳು; ಧೈತರಾಷ್ಟ್ರುನ 
ಹೆಂಡತಿ: ಧೃತರಾಷ್ಟ್ರಂಗೆ ಗಾಂಧಾರರಾಜ ಸೌಬಲನ ಮಗಳಪ್ಪ 
ಗಾಂಧಾರಿಯಂ ಶಕುನಿಯೊಡವುಟ್ಟಿದಳಂ ತಂದು ಕೊಟ್ಟು (ಪಂಪಭಾ. 
೧-೮೭ವ) ; ಕಡುರಹಸ್ಯದೊಳರಸಿಯನು ಬರಹೇಳಿದರು ಗಾಂಧಾರಿ 
ದೇವಿಯನು (ಕುವ್ಯಾಸ. ೧೬-೪);: ತದನಂತರದೊಳಾ ಮುರಾಂತಕಂ 
ಧೃತರಾಷ್ಟ್ರ ವಿದುಕೆಕೃಪಗಾಂಧಾರಿ ಕುಂತಿಯರ್ಗಭಿನಮಿಸಿ ( ಚೈಮಿಭಾ. 
೭-೧೯). ೫.(?): ಗಾಂಧಾರಿ ಮಾಂಧಾರಿ ಎಂಬ ಹೊತ್ತಿನಣತೆ 
ರಟ್ಟಯಕೆಂಬರಿರವು (ಸರ್ವವ. ೭೪-೪೧೧), [Xಂ.] 
ಗಾಂಧಾರಿಮೆಣಸು (ನಾ). (ಕರಾ) ಲವಂಗ ಮೆಣಸಿನಕಾಯಿ; 
ಗಿಡ್ಡ ಮೆಣಸಿನಕಾಯಿ. "ಕಿರುಮೆಣಸು' ಪರಾ. 
(ಗಾಂಧಾರಿ? ೬ ಮೆಣಸು (ಆ ಮೆಟಸು)] 

ಗಾಂಪ, ಗಂಪ (ನಾ). ೧. ದಡ್ಡ; ಹೆಡ್ಡ; ಗಾವಿಲ: *ಗಾಂಪ 
ಗಾವಿಲಮೇಣೆಗ್ಗೆಂ ಹೆಡ್ಡ ನಕ್ಕು. ಪೆಸರಿಂ ಬುಧರಿಂದೆಂ* (ಕವಿಕಂ. ೧೬೩); 
ಸಮಂತಾವಗಂ ತಲೆಯಂ ಮೂಗ.ಮನೊತ್ತೆ ಯಿಟ್ಟು ನೆರವಂತುಂತೇನವರ್‌ 
ಗಾಂಪರೇ (ಪಂಪಭಾ. ೪-೮೪) ; ಮನವೆಂದುದನಾಡುತಿರ್ಪ ಮನುಜನೆ 
ಗಾಂಪಂ -(ಧರ್ಮಾಮೃ. ೧೩-೧೮೮) ; ಕಡುಮೂರ್ಹುನಿಗೆ ಗಾಂಪನಿಗೆ 
ಬಡತನದೊಳು ಬಲು ಬನಣಿಗೊಂಬವನಿಗೆ ಕೊಡಲಾಗದು ಕುವರಿಯನು 
(ಹದಿಬ. ೫-೧೮); ಇರ್ಚ್ಛ್ಯಾಸಿರ ನಾಲಿಗೆಯಿರ್ದುಮಾ ರಾಮರಾಜ್ಯವಂ 
ಸೇಸಂ ಬಣ್ಣಿಸಲಾರ್ತನಿಲ್ಲಂ; ಇಂಶಿರೆ ಗಾಂಪಂ ಕಾಲುರಿಚನೆನಗೊಳವೆ! 
(ರಾಮಾಶ್ವ. ೮-೪); ಗಾಂಪರ ಕೈಯಲ್ಲಿ ಸಿಕ್ಕಿ ಗಾಂಪರೊಡೆಯರು 
ಅನ್ಯಾಯವಾಗಿ ಸತ್ತುಹೋದರು (ನಗೆಗ: ೬೮). ಗೆಂಪೆ: ೧, ಲಂಪಟ 
ಕೊಳಗಾಗದ ಹದಿಬದೆ ಯಂತೆ ಗಂಪ ಷಟ್ಟದಜಾರರಿಗೆ ಇಂಪಾದ ಸೌಗಂಧ 


10 


15 


ಪ್ರಕಾಶಪಡಿಸು: ಕಂಪಿಗೆಳಸಿ ತುಂಬಿ ತಮ್ಮ ನಡುವೆ ಹೊಯ್ದು 
ಗಾಂಪುಗಾಣಿಸುತಿರ ಕಂಡು (ಭರಚ. ೧೧-೧೦೯). [ಗಾಂಪು* ಕಾಣಿಸು) 


ಗಾಂಭೀರ್ಯ (ನಾ). ೧. ಆಳವಾಗಿರುವಿಕೆ. ೨. ಸುಖದುಃಖಗಳಲ್ಲಿ 


ವಿಕಾರಹೊಂದದ ಚಿತ್ತವೃತ್ತಿ; ಗಭೀರತೆ:' ಗಾಂಭೀರ್ಯಮಂ ಭದ್ರ 
ವೀರ ಸೌಂದರ್ಯಮಂ ಧ್ಯಾನಿಸುತೆ * * ೬ ಕಾಮಿಸಿದನ್‌ (ಶ್ರೀರಾಮಾ. 
೧೨-೩೦೮); ಹುಲಿದೊವಲನುಟ್ಟು « * * ಗಾಂಭೀರ್ಯ ವೇಗೆ ಮಾಂದ್ಯ 
ಗಳಿಂದಲೂ ವರ್ತಿಸುತ್ತಾನೆ (ಪಾಂಚಜ. ೧೫). ೩. [ಕಾವ್ಯಮಾ] ಶಬ್ದ 
ಗುಣಗಳಲ್ಲಿ ಒಂದು: ಅಗ್ನಿಪುರಾಣದಲ್ಲಿ (ಅಧ್ಯಾಯ. ೩೪೬) ಶ್ಲೇಷ, 
ಲಾಲಿತ್ಯ, ಗಾಂಭೀರ್ಯ, ಸೌಕುಮಾರ್ಯ, ಉದಾರತಾ, ರೂಢಿ, 
ಯರೌಗಿಕೀ-ಇವು ಏಳೂ "ಶಬ್ದಗುಣ'ಗಳೆಂದೂ .. . ಹೇಳಿದೆ (ಕೈಸಿಡಿ. 
೨೩೨ ಅಡಿಟ). ೪. [ದ್ವೈತ) ಜೀವಾತ್ಮದ ನಲವತ್ತು ಗುಣಗಳಲ್ಲಿ 
ಒಂದು : ರೂಪ, ರಸ... ಗಾಂಭೀರ್ಯ, ಸೌಂದರ್ಯ... ಸೌಭಾಗ್ಯ 
ವೆಂದು ಸಾಮಾನ್ಯವಾಗಿನಲವತ್ತುವಿಧಗುಣಗಳು(ಓಂದಸಾ.೨೭೫).[ಸಂ.) 


ಗಾಂವಟಿ "ಗಾವಟ' ನೋ. 


20, ಗಾಂವಟಿಸಾಲೆ (ನಾ). (ಉಕ). ಹಳ್ಳಿಯ ಪಾಠಶಾಲೆ; ಕೂಲಿ 


25 


ಮಠ: ತುಸು ಬೆಳೆದ ನಂತರ ಶ್ಯಾನುಭೋಗರು, ಹೇಳಿ ಅವನನ್ನು 
ಅಲ್ಲಿಯೇ ಊರೆ ಹೊರಗಿನ ಗಾಂವಟಿಸಾಲೆಗೆ ಹಾಕಿಸಿದ್ದರು 
(ಹೊಸಕ್ತಿ, ೬೭). [ಗಾಂವಟ (ಆ ಗಾವಟ) + ಸಾಲ್ಕೆ] 


ಗಾಂವಠಾಣೆ, ಗಾವಠಾಣ (ನಾ). (ಉಕ). ೧. ಊರಿನ ಸುತ್ತಲೂ 


ಇರುವ ಭೂಮಿ. ೨. ಊರಿನವರಿಗೆಲ್ಲಾ ಸಮಾನ ಹಕ್ಕು ಇರುವ 
ಊರೊಟ್ಟಿನ ಜಮಾನು, ಭೂಮಿ; ಒಂದು ಗ್ರಾಮಕ್ಕೆ 
ಸೇರಿರುವ ಪ್ರದೇಶ; ಗ್ರಾಮಸ್ಥಾನ : ಸರಕಾರೀ ಲೆಕ್ಕದಲ್ಲಿ ಎಂಡು 
ಊರು ಎಂದು ಗಷೆಸಲಾಗಿದ್ದರೂ ಅವೆರಡು ಒಂದೇ ಗಾಂವಠಾಣೆಯುಲ್ಲಿರು 
ವುದರಿಂದ ಒಂದೇ ಗ್ರಾಮವಾಗಿರುವುದು (ಮನಿಜಿ. ೯೪). ಗಾವಠಾಣ: 
೨. ಊರಸುತ್ತಲಿನ ಎಲ್ಲ ಜಾಗೆ ಗಾವಠಾಣಾಕ್ಕೆ ಸಂಬಂಧಿಸಿದ್ದು 
(ಬೆಳಭಾ. ೧೮೫). 
[4 ಮರಾ. ಗಾಂವಠಾಣ.! ಸೆಂ. ಗ್ರಾಮಸ್ಥಾನ] 


ರುಚಿದೋಜದಂತೆ ಪೆರ್ಸಂಪಗೆ ಮರಗಳೊಪ್ಪಿದುವು (ಮೋಹತ. ೨೪-೪೯). 
೨. ಗಾಂಪತನ; ದಡ್ಡ ತನ; ಮೂಢತನ; ಬುದ್ಧಿ ಯಿಲ್ಲದಿರುವಿಕೆ 
(?) : ಗೆಂಪಕ್ಕೆ ಸಿಕ್ಕಿ ಬಲೆಗೊಳಗಾಗೆ ಕೊಳೆಯ ಇಆಂತದ ಡಾವರಕ್ಕೆ | 35 
ನಿಲ್ಲೆ ಸೆಳೆಗೋಲಿನ ಗಾಣದ ಕೀಟಕವನೊಲ್ಲೆ ನಿನ್ನಾಟ ಅದೇತರ ಮಡುಪಿ 
ನಾಟಹೇಳಾ ಕದಕತನಬೇಡ (ಸರ್ವವ. ೬೦-೩೧೫). [ಗಾಂಪು* -ಆ್ಯ) 

ಗಾಂಪತನ (ನಾ). ದಡ್ಡತನ; ಹೆಡ್ಡ ತನ; ಮೌಢ್ಯ: ಏನೆಂಬೆವಾಂ 
ನಿನ್ನ ಗಾಂಪತನಕೆರೆ ನೃಪತಿ (ಕೀಷರಾ. ೭-೪೧); ನಾಡಿಗಿಂತ ಕಾಡೇ 
ಹೆಚ್ಚಾಗಿರುವಂತೆ ತಿಳಿವಿನ ಬೆಳಕಿಗಿಂತಲೂ ಗಾಂಪತನದ ಕತ್ತಲೆಯೇ | 40 
ಅಧಿಕವಾಗಿತ್ತು (ಹಗಲಿ. ೧೪). [ ಗಾಂಪ + -ತನ] 

ಗಾಂಪು (ನಾ). - ಗಾಂಪತನ: *ಗಾಂಪು ಠಕ್ಕುತನಮುಂ 
ಬೆಳ್ತನಂ (ಸಂಜೀವ. ೨೬೭); ಕಾಲೂರ್ಗಳ ಗಂಡರ ಪೆಂಡಿರ 
ನಡೆಯುಡೆಯ ನುಡಿಯ ಮುಡಿಯ ಗಾಂಪಿಂಗೆ ಮುಗುಳ್ನಗೆ 
ನಗುತ್ತುಂ (ಸಂಪಭಾ. ೨-೯೭ ವ); ಮಲಮೇಜೀದ ರಕ್ಷ ದಂತೆ ಸೊಬಗಿಯ | *: 
ಗಾಂಪಿನಂತೆ ನುಡಿಜಾಣನ ಮೊನದಂತೆ (ಧರ್ಮಾಮೃ. ೪-೯೪); 


'ಗಾಂವಠೀ "ಗಾವಟ' ನೋ. 
ಗಾಂವಶಠೀವಕೀಲ (ನಾ). (ಉಕ) ದೇಶಭಾಷೆಯನ್ಲಿ ವಕೀಲಿ 
ಪರೀಕ್ಷೆ ಮಾಡಿಕೊಂಡಿರುವವನು; ಪೂಟುಲಾಯರು; ಒಳ 
| ವಕೀಲ(ಕರಾ) : ಪ್ಲೀಡರರು ಇಲ್ಲದಿದ್ದರೂ ಗಾಂವಕೀನಕೀಲರಿದ್ದಾರೆ 
(ಕೃಹಿಕಾ. ೨೭). [ಗಾಂನಠೀ (ಆ ಗಾವಟ) + ವಕೀಲ] 
ಗಾಂವಠೀಹಂಚು (ನಾ). (ಉಕ) ಗ್ರಾಮದ ಕುಂಬಾರರು 
ತಯಾರುಮಾಡಿರುವ ಹಂಚು; ನಾಡುಹೆಂಚು: ತಮ್ಮ ಪೂರ್ವಜರ 
ದೊಡ್ಡದಾದ ಹುಲ್ಲಿನ ಮನೆಯನ್ನು ಗಾಂವಕೀಹಂಚಿನಿಂದ ಹೊದಿಸಿದರು 
(ಅಬೋಲೀ. ೧೪೪).[ಗಾಂವಠೀ (ಆ ಗಾವಟ)-ಹಂಚ್ಕು (ಆ ಪಂಚ್ಕು)] 
ಗಾಂವೆ "ಗಾವ? ನೋ. 
| ಗಾಕ (ನಾ). ದುಷ್ಟ; ಕೇಡಿ. 
ಗಾಕರಗಂಡ - ದುಷ್ಟರನ್ನು ದಂಡಿಸುವವನು; ಒಂದು ಬಿರುದು 
(?) : ಬಡಗರೆನಾಡ ಕೊಳಲ್ಲೂರ ಗಾಕರೆಗಣ್ಣ ಬಾಣಿಗರ ಬೆಳ್ಳಿಗವುಣ್ಣನ 
ಮಗ ಬಿಟ್ಟಿಗಾವುಂಡನು (ಮೈಆರಿ. ೧೯೩೩, ೬೭-೬; 1179). | ಕಾಳ] 


ಗಾಗರ 


ಗಾಗರ(ನಾ).ಕೊಡ; ಬಿಂದಿಗೆ: ಅನಂತ ಜೀವನದ ಮುಂದೆ ೩೦೦-೪೦೦ 
ವರ್ಷಗಳಜೀವನದಮಾತೇನು! ಸಾಗರದ ಮುಂದೆಗಾಗರವಿದ್ದಂತೆ ಒಂದು 
ಕ್ಷಣಿಕ (ಜೀವಾತ್ಮ. ೧೮೨). [4- ಹಿಂ. ಮರಾ.ಗಾಗರ್‌ ./ ಸಂ.ಗರ್ಗರ] 

ಗಾಗೆಳೆ (ನಾ). ಗದ್ದಲ; ಗಳಾಟಿ; ಕಳಕಳ: ಭೂತಗಳ ಗಾಗಳವ 
ಪರಿಹರಿಸಿ ನಿಂದವನ (ಪರಶು. ೧-೧); ಶ್ರೀರಂಗಪಟ್ಟಣವನ್ನು ಕುಂಪಣಿ 
ಯವರು ತೆಗೆದುಕೊಂಡ ಗಾಗಳರಲ್ಲಿ ನಮ್ಮ ತಾಯಿ, ನನ್ನ ಹೆಂಡತಿ ಸತ್ತು 
ಹೋದರು (ಮುಸುಗ. ೨೩).[«- ಮರಾ. ಗಾಗಣೇಂ ./ ಸಂ. ಫರ್ಫರ] 

ಗಾಗುಳ (ನಾ). ಒಂದು ಬಗೆಯ ಮಾದಕ ಪಾನೀಯ (?): 
ಈಂಟಿಸುವರ್ಗಾಗುಳಮಂ ಬೆೇಂಟಓಿಯನಿರದೆಯ್ದೆ ಸಮೆವರಾ ಮುಮ್ಮುರಿ 
"ಯೊಳ್‌  ಬೇಂಬಂದೋರ್ಪರಲಪಿಂ ಕುಂಟಣಿಗಳ್ಳೆ ಲ್ಲಪಾಪೆವೋಲ್ಫೈ 
ತವದಿಂ' (ವೀರವಿ. ೬-೧೨೧). [?] 
ಗಾಜರಗೆಡ್ಡೆ (ನಾ). - ಗಾಜರು: ಕೆಂಪು ಮೂಲಂಗಿ, ಗಾಜರಗೆಡ್ಡೆ, 
ಕ್ಕಾರಟ್ಟು (ಮೈಔಗಿ. ೨೯-೫೫೯). [೮ ಗಾಜರು* ಗೆಡ್ಡೆ (4 ಗಡ್ಡೆ)) 
ಗಾಜರಿ /ಗಾದರಿ' ನೋ. 

ಗಾಜರು (ನಾ). ಒಂದು ಜಾತಿಯ ಗೆಡ್ಡೆ; ಕ್ಯಾರೆಟ್ಟು. "ಗಾಜರಗೆಡ್ಡಿ' 
ಪರಾ. [+ ಹಿಂ. ಮರಾ. ಗಾಜರ್‌] 

ಗಾಜಿ (ನಾ). ೧. ಕನ್ನಡಿ; ದರ್ಪಣ: ಬಜ್ಜರದ ಗಾಜಿಯೋ ಎನಲ್‌ 
ರವಿಯುದಯ ಕಣ್ಣೆಸೆದುದು (ಕವಿಚ. 1, ೨೩೬). ೨. ಗಾಜಿನ 
ಬೊಂಬೆ. [ಆ ಕಾಜು] 

ಗಾಜಿನ (ನಾ). ಜ ಗಾಜರು: ಗೆಡ್ಡೆಗಳು: ಚೂರ್ಣ, ಕೆಸವೆ, ಗೆಣಸು, 
ಗಾಜಿನ, ಹೆಗ್ಗೆ ಣಸು, ಮುಳ್ಳಂಗಿ (ನಮ್ಮನು. ೨೩೭). [?} 

ಗಾಜು "ಕಾಜು? ನೋ. 

ಗಾಜುಕಣಗದ (ನಾ). ಗಾಜಿನ ಪುಡಿಯನ್ನು ಆಂಟಿಸಿದ ಕಾಗದ; 
ಹೊಳಪು ಕಾಗದ : *ಗಾಜುದೂಳು ಅಂಟಿಸಿದ ಕಾಗದ ; ಗಾಜುಕಾಗದ; 
ಹಂಸಪಟ್ಟಿ? (Glass Paper. ಇಂಕನಿ). [ಗಾಜು (ಆ ಕಾಜು) * ಕಾಗದ] 

ಗಾಜುಗಾರ (ನಾ). “(ಕಟಕಿ ಮೊ.ಗಳಿಗೆ) ಗಾಜು, ಕನ್ನಡಿ, 
ಮೊ.ವನ್ನು ಹಾಕುವ ಕೆಲಸದವನು; ಗಾಜುಗಾರ” 
(Glazier. ಇಂಕನಿ). [ಗಾಜು (ಆ ಕಾಜು) * -ಗಾರ (೮ -ಕಾಅ)] 

ಗಾಜುಗುಪ್ಪಿಗೆ (ನಾ). ೧. ಗಾಜಿನ ಸೀಸೆ. ೨. ವಿಶಿಷ್ಟ ರೀತಿಯಿಂದ 

ತಯಾರಿಸಿರುವ ವಿದ್ಯುಚ್ಛಕ್ತಿಯ ಸಹಾಯದಿಂದ ಬೆಳಕನ್ನು 

ಕೊಡುವ ಗಾಜಿನ ಬುರುಡೆ; ಬಲ್ಬು: ಮಿಂಚಿನ ಗಾಜುಗುವ್ಬಿಗೆ 
ಸೊಡರ್ಸಾಲ್ಲಂಬದೊಳ್ಳಾಲಿಡಲ್‌ (ಮೈಸೂಮೆ. ೫-೩). 
[ಗಾಜು (< ಕಾಜು) + ಕುಪ್ಪಿಗೆ) 

ಗಾಜುಗೊಪ್ಪು (ನಾ). ಗಾಜಿನಂತೆ ಹೊಳೆಯುವ ಕೊಪ್ಪು; 

ಕಿವಿಯ ಮೇಲ್ಬಾಗದಲ್ಲಿ ಧರಿಸುವ ಒಂದು ಆಭರಣ (?): 


ಳಪ್ಪುರದ ಮೂಗುತಿ ಮುತ್ತಿನ ಗಾಜುಗೊಪ್ಪು ಪಾಲ್ಮೊರೆಯವೊಲಪ್ಪ| 


ಎ 
ಪಟ್ಟಣಿಗೆ ( ಸೂಕ್ತಿಸು. ೮-೪೦೪). 


[ಗಾಜು (ಆ ಕಾಜು) * ಕೊಪ್ಪ, 
ಗಾಜುಗೋಜು (ನಾ). ಒಂದರೊಳಗೊಂದು ಸೇರಿಕೊಂಡಿರುವುದು, 
— ಬೆರೆತುಕೊಂಡಿರುವುದು; ಜಟಓಲತೆ; ಅ ಸ್ತ್ರ ವ್ಯಸ್ತತೆ: 
ಲಾಜಾಂಗಚೂರ್ಣವ ಕುಂಕುಮಚೂರ್ಣವ ಗಾಜುಗೊ ೀಜಾಗಿ 
ಸೂಸಿದನು (ಭರಡ. ೧೬-೧೦೭); ಓಜೆಯ ಪೌಜು ಗಾಜುಗೋಜಿರ 
ದಿದಿರಾಗಿ (ರಾಜಕೇ. ೬-೧೦೪). ೨. ಸುತ್ತು ಮಾತು; ಬಳಸು 
ನುಡಿ: ಪೂಜೆಯ ತೊಲಗಿಸಿ ಮಂಗಲಾಸನದಿ ಮತ್ತೋಜಿಯೊಳೆಲ್ಲರು 
ಕುಳಿತು _ ಭೋಜನಗೈದರೆಂದಾಡಿಬಿಡುವೆನಿನ್ನು 
ನುಡಿಯೇನು (ಭರಚ, ೪೬-೧೫೧). ಕ್ಷ ಗೋಜ್ಯು + ಗೋಜ್ಯು) 


೨೪೭೧ 


0 


ಹಾ 
ಟಾ 


ಗಾಜಂಗೊ ಜಿನ[|45 


ಗಾಡ, 


ಗಾಜುದೊಡಿಗೆ (ನಾ). ಗಾಜಿನಿಂದ ಮಾಡಿದ ಒಡವೆ: ಮೃಗಮದಕೆ 
ಕರ್ದಮ ಳೆ ಸೆಂಪಗೆಯಲರ್ಗಳ ಸರಕೆ ಸರವಿಗೊಳ್ಳುತ್ತಿನಮಾಲಿಗೆ 
ಗಾಜುದೊಡಿಗೆಗಾವುದು ಬಗೆವೊಡೆ ಸಂಪರ್ಕಮಾಂಪ ಭೂಸಣವಿಧಿಯೊಳ್‌ 
(ಶಬಶಂ. ೨-೮೧). [ಗಾಜು (೮ ಕಾಜು) + ತೊಡಿಗೆ (ಆ ತೊಡುಗೆ)] 
ಗಾಜುಬುಡ್ಡಿ(ನಾ). ಗಾಜಿನ ದೀಪದ ಬುರುಡೆ: ದೀಪಾಲಂಕಾರಗಳಲ್ಲಿ 
ಉಪಯೋಗಿಸುವ, ಎಣ್ಣೆಬತ್ತಿಗಳನ್ನುಳ್ಳ (ಸಾ. ಬಣ್ಣದ) ಗಾಜುಬುಡ್ಡಿ 
(1.ampion. ಇಂಕನಿ). (ಗಾಜು (ಕಾಜು) *- ಬುಡ್ಡಿ( ಬುರುಡೆ)) 
ಗಾಜುಮಣಿ (ನಾ). ಗಾಜಿನಿಂದ ಮಾಡಿದ ಮಣಿ: ಗಾಜುಮಣಿಯಂ 
.** ತೋರುವುತ್ಸಾಹದಲಿ ಕಯ್ಯಲಿಹ ರನ್ನಮಂ ಕೆರೆಗೆಸೆವ ಗಾಂಪನಂತೆ 
(ಶ್ರೀರಾಮಾ. ೭೯೮೫-೪೭೫). [ಗಾಜು (೮ ಕಾಜು) * ಮಣಿ) 
ಗಾಜುಲವಣ (ನಾ). ಒಂದು ಬಗೆಯ ಉಪ್ಪು: ಗಾಜುಲನಣ 
ಬಿಡುಲವಣ .. . ಬಿಸಿನೀರಿನಿಂದ ಕದಡಿಕೊಡಲು ಸುಖಪ್ರವೃತ್ತಿಯಹುದು 
(ಸಕವೈ. ೩೦೩). [ಗಾಜು (ಆ. ಕಾಜು) * ಲವಣ | 
ಗಾಜುಲೇಪ (ನಾ). “ಒಂದು ಲೋಹದ ಮೈಮೇಲೆ ಅದು ತುಕ್ಕು 
ಹಿಡಿಯದಿರುವುದಕ್ಕಾಗಲಿ ಅಥವಾ ಅಂದ ಕೊಡುವುದಕ್ಕಾಗಲಿ 
ಲೇಪಿಸುವ ಗಾಜಿನಂಥ ಲೇಪ” (8೧೩೫೬1. ಇಂಕನಿ). 
[ಗಾಜು (ಆ ಕಾಜು) * ಲೇಪ] 
ಗಾಜುವಳೆ (ನಾ). ಗಾಜಿನಿಂದ ಮಾಡಿದ ಬಳೆ, ಕಡಗ. 
"ಗಾಜುವಳೆವೇಣು' ಪರಾ. [ಗಾಜು (ಆ ಕಾಜು) * ಬಳ್ಳೆ) 
ಗಾಜುವಳೆನೇಣು (ನಾ). ಗಾಜಿನ ಬಳೆಗಳ ಗುಂಪು, ರಾಶಿ, 
—ಹೇರು: ತಡ್ರೋಮಕತಿಯ ಸೋಂಕಿಂದಾ ಮಹಾಪರ್ನತಂ ಗಾಜು 
ವಳೆವೇಜನೆಗ್ಗಿದ ಪಾಂಗಿನಿಂದಂ ಮಹಾಜವದೆ ಶತಚೂರ್ಣಮಾದುದು 
(ಜೆಬಪು. ೪೪-೨೬). [ಗಾಜುವಳಿ ೬ ಪೇಜ್ಮು] 
ಗಾಟಳಿಸು,,ಘಾಟಳಿಸು (ಕ್ರಿ). ೧. ಬಿರುಸಾಗಿ ಬೀಸು; ವೇಗವಾಗಿ 
ಬೀಸು: ಗಾ(ಸಾಕಾಂ. ಘಾ]ಟಳಿಪ ಗಾಳಿಯ ಸಿಡಿಲು ಮಿಂಚಿನ 
ಗಲ್ಲಣೆಯ ಘೋರಾಂಧಕಾರದಲಿ (ಕುವ್ಯಾಅ. ೯-೨೬). ೨. ಕೊಂದರೆ 
ಪಡಿಸು; ಕಾಡು; ಪೀಡಿಸು” (ಅನಂನಾ). ಘಾಟಳಿಸು: 
೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. [1] 
ಗಾಟ “ಘಾಟ ನೋ. 
ಗಾಟು, “ಘಾಟ್ಮು' ನೋ. 
ಗಾಟ್ಮು (ನಾ). ಕಾವಲು; ರಕ್ಷಣೆ.' "ಮೇಗಾಟು' ಪರಾ, [1] 
ಗಾಠಾಯಿಸ್ಕು (ಕ್ರಿ). (ಉಕ). ಭೇಟಿಯಾಗು ; ಕಾಣು: ನಾನು 
ಈ ಮೊದಲು ಬಸವಂತಿಯನ್ನು ನೋಡಿರಲಿಲ್ಲವೆಂದಲ್ಲ. ಬಹಳ ಸಾರೆ 
ಗಾಠಾಯಿಸಿದ್ದೆ (ದೀಪಹ. 11, ೧೬೫). "ಗಂಟುಬೀಳು' ಪರಾ. 
[*- ಮರಾ. ಗಾಂಕೆಣೀಂ 4 -ಇಸ್ಕು./ ಸಂ. ಗ್ರೃಥ್‌ 
ಗಾಠಾಯಿಸ್ಕು (ಕ್ರಿ). ಆಚರಿಸು; ನಡೆಸು": ಸುಬ್ಬಣ್ಮಾಚಾರ್ಯಕಿ 
. . * ನವರಾತ್ರಿಯನ್ನು ಮತ್ತೆಲ್ಲಿಯೋ "ಗಾಠಾಯಿ'ಸಿರಬೇಕು! 
(ಸಮಜೀ. ೨೩೫). [4 ಮರಾ. ಘಾಟಣೇ * -ಇಸ್ಕು) 
ಗಾಡ್ಕ, ಘಾಡ (ನಾ). ೧. ಹೆಚ್ಚು; ಅತಿಶಯ: ಮಾಡಿಕೊಂಡಲ್ಲಿಂದ 
ಸೇನೆಯ ಗಾಡದಲಿ ಯಮನಲ್ಲಿಗೈದಿದ ನೋಡಿರೇ ಯಾ ದುಪ್ಪಮತಿಗಳ 
ಬಯಕಳೆಯುನ್ನತಿಯ (ಕುವ್ಕಾಆ. ಓರಿಇ. ೨೬-೭೩); ಪುರದ ಪೆರ್ಬಾಗಿ 
ಕೊಳ್‌ ಗಾಡದಿಂ ಧರ್ಮಗಾಳೆಯನಿ೦ದೆ ಸಿಡಿಸಿ ತಿರುಗಿತು ವಿಜಯ 
ದುತ್ಸವದೊಳು (ಜೆಬಪು. ೪೪-೪೬). ೨, ನಿಶ್ಚಯ; ದೃಢತೆ: ಗಾಢ - 
ಗಾಡ ( ಶಮದ. ೨೫೫ ಪ್ರಯೋ). ಘಾಡ: ೧. ಕಡಲ ಕಡುಹಿನ ಬಹಳ 
ಲಹರಿಯನೊಡೆನಮುಟ್‌ವ ಮಂದರದವೋಲವಗಡಿಸಿ ಹೊಕ್ಕನು ಗಡೆಯ 
ಘಾಡದ ಹೊದಜ ಹೊಯ್ಲಿ ನಲಿ (ಕುವ್ಯಾದ್ರೋ.' ೨-೬೭). [೮ ಸಂ. ಗಾಢ) 


ಗಾಡ್ಕ 


ಗಾಡ್ಕ (ನಾ). ಒಂದು ಬಗೆಯ ಬಟ್ಟಿ; ಒರಟಾದ ಬಟ್ಟಿ, 
[+ ಓಂ. ಗಾಢಾ] 
ಗಾಡ "ಗಡ್ಕ' ನೋ. 
ಗಾಡ, (ನಾ). (ಉಕ) ೧, ಕಡೆಶದ ಕೆಲಸ; ಕಡಚಲು: 


ತೋರಾಟ ;- ಕಟ್ಟಗೆ ಗಾಡದ ಕೆಲಸಕ್ಕೆ ಬರುತ್ತದೆ (ಕಛಾಗೆ. ೪೧).. 


೨. ಕಡೆತದ ಚಕ್ರ; ಸಾಣೆಹಿಡಿಯುವ ಚಕ್ರ : ಕಂಬಗಳೆಲ್ಲ ಕರೆ 
ಕಲ್ಲಿನವು. ಗಾಡಕ್ಕೆ ಹಚ್ಚಿ ನುಣಜುಪುಮಾಡಲ್ಪಟ್ಟಿರುತ್ತವೆ (ಕಛಾಗೆ. ೪೪೫). 


(1) 
ಗಾಡಗೆ (ನಾ). ಗಡಿಗೆ; ಕೊಡ (?): ಒಕ್ಕಲ[ಲ್ಲಿ) ಎಣ್ಣಿಗೆ 
ಗಾಡಗೆ ಒಂದು (ಇಆ. `20, ೨೬೪-೩೩; 1060). 
[ಆ ಗಡಿಗೆ) 


ಗಾಡದಿ (ನಾ). ಕಾವಲುಪಡೆ ; ರಕ್ಷಕದಳ : ಅವರ ಸಂಗೆಡ ಯರಡು 
ಗಾಡದಿ ಶಿಪಾಯಿಗಳ ಕೂಡಿಸಿ (ರಾಜೇಂದ್ರ. ೧೩೧); ಇಲ್ಲಿಂದೆ ವಂದು 
ಗಾಡೆದಿ ಶಿಪಾಯಿಗೆಳ ಕಳುಹಿಸಿಕೊಟ್ಟು (ರಾಜೇಂದ್ರ. ೩೨). 

[<- ಮರಾ. ಗಾಡದೀ./ ಇಂ. ೦೬೩] 

ಗಾಡನೆ (ಅ). ಬೇಗನೆ; ಶೀಘ್ರವಾಗಿ; ಜಾಗ್ರತೆಯಾಗಿ: ಜೀಯ 
ದಿಟವು ಎನುತ ಹೇಳಲು ಗಾಡನೆದ್ದು ಗಜದ ಶಿರದಿ ರೂಢನಾಗಿ ಸೇನೆ 
ಸಹಿತ ಓಡಿಬರಲು (ಸುಸಾರ. ೫೬-೨). [< ಗೆಡನೆ] 

ಗಾಡವಲೆ (ನಾ). ಒಂದು ಬಗೆಯಬಲೆ; ಒತ್ತೊತ್ತಾಗಿ ಹೆಣೆದ ಬಲೆ 
(?) : ಬಡಿಗೆನಲೆ ಬಾಚುವಲೆ ಗಾಡ (ಪಾಕಾಂ. ಢ]ವಲೆ, ಗೂಢವಲೆ 
ಮಡಿಕೆನಲೆ ಮಂದಾಸುವಲೆಯ ಹೊಣಕ್‌ಗಳ ಬೇಡವಡೆ ನೆರೆದುದು 
(ಹಚಕಾ. ೫-೮). [ಗಾಡ + ಬಲೈ) 

ಗಾಡಾಯ್ಲು (ಗು). ಹೆಚ್ಚಾದ; ಅತಿಶಯವಾದ; ಪ್ರಬಲವಾದ: 
ಗಾಡಾ[ಪಾಕಾಂ. ಢಾ]ಯ್ಲ ತೇಜದ ದುರುಳದಾನವ ಭಟರು ಬಂದುದು 
ಕೋಟಸಂಖ್ಯೆಯಲಿ (ಕುವ್ಯಾಅ. ೧೨-೨೯). 

[ಗಾಡ್ಕ + - ಅಯ್ದ (ಆ - ಆಯಿಲ್ಯ)] 

ಗಾಡಿ, (ನಾ). ೧. ಚೆಲುವು; ಸೊಬಗು; ಬೆಡಗು : “ಸೊಬಗು ಗಾಡಿ” 
(ಕರ್ಣಾನಿ.೨೯); *ದೇಸೆಯು ಗಾಡಿಯು ಸೊಬಗೆಹುದು ?(ಕವಿಕಂ.೨೦೨); 
ಆತನ ರೂಪುಂ ಗಾಡಿಯುಂ ತೇಜಮುಂ ಲಾವಣ್ಯ ಮುಮಂಕಂಡು 
( ನಡ್ಡಾರಾ. ೧೧೧-೨); ನಸು ಮಾಸಿ ಪಾಡಟ್‌ದ ರೂಸಿನೊಳುಣ್ಮುವ ಗಾಡಿ 
ನಾಡೆ ಕಣ್ಣಿ ಡಲ್‌ ತೊಡಂಕಿ ಪೀಜಕಿದ ಕುರುಳ್ಗಳೆ ಚಿತ್ತದೊಳಾದ ಬೇಸಜಂ 
ನುಡಿವವೊಲಾಗೆ (ಪಂಪಭಾ. ೧೩-೯೯) ; ನಾಡಾಡಿಯಲ್ತು ರೂಪಿನ ಗಾಡಿ 
ಯಿದೆಲ್ಲಿರ್ದು ಬಂದುಡೆನುತಂ (ಕಾದಂಪೂ. ೯೮೭); ನಿಮ್ಮ ಜವ್ವನದ 
ಸೊಕ್ಕು ರೂಪಿನ ಗಾಡಿ ಜಾಣತನದೊಪ್ಪವೇತಕ್ಕೆ ಯೋಗ್ಯಂ (ಹಚಳಾ. 
೭-೧೮). ೨, ಎ ಗಾಡಿಕಾರ್ತಿ ೧: ಜೋಗುಳವ ಹಾಡುವ ಗಾಡಿಯರಲಿ 
, . . ಕಪಿ ನೋಡಿದನು ಹಾನಕಿಯ (ತೊರರಾ. ೫-೨-೧೯) ; ನಾರಿಯರ 
ರೂಹುಗಳ ನಂಜಿನ ರಜದಿ ಪುಟವಿಟ್ಟು ಕಾರಮಿಂಚುನುನವರೆ ಕಣ್ಣೊಳು 
ಸೇರಿಸಿದನೆನೆ ಗಾಡಿಯರು ಕಾಂತಾರಚರ್ಯರು ಮೆಣಕಿದರಲ್ಲಿ ಪುಳಿಂದ 
ಕೊಗ್ಗಿನಲಿ (ಸಾಳ್ವಭಾ. ೫-೭). (ಡೇ. ॥ ತಮಿ. ಜೇಡು] 

ಗಾಡ್ಮಿ (ನಾ). ೧. ಇಂದ್ರಜಾಲ; ಗಾರುಡಿ. "ಗಾಡಿಕಾಜ್ಕ' ಪರಾ. 
ಶಿ. ಮೋಸ, ವಂಚನೆ." ಗಾಡಿಗ್ಯ' ಪರಾ. 

‘[< ಗಾರುಡಿ] 

ಗಾಡಿ (ನಾ).೧. ಜನರನ್ನಾಗಲೀ ಸಾಮಾನುಗಳನ್ನಾಗಲೀ ಒಂದು 
ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಉಪಯೋಗಿಸುವ 
ಚಕ್ರಗಳುಳ್ಳ ವಾಹನ; ಬಂಡಿ; ಶಕಟ; ಚಕ್ಕಡಿ (ಉಕ) : ದಿವ್ಯಮರ 
ಕತದ ಗಾಡಿಗಳೊಳಿಳೆವ $ರಿನಂಡಗಳು ಬರುತಿದ್ದುವು (ಪರಶು, ೩-೫೬) ; 


ಬು 


0 


30 


5 


43 


ಗಾಡಿಳಾರ್ತಿ 
ಮೊದಲು ಮಾನವನಿಗೆ ವಾಹನಗಳಿರಲಿಲ್ಲ. ಎತ್ತಿನಗಾಡಿ, 
ಮೋಟಾರುಬಂಡಿ , . , ಇವೆಲ್ಲ ಕ್ರಮವಾಗಿ ಬಳಕೆಗೆ ಬಂದುವು 


(ಶಿಕ್ಷರ. ೧೨೧) ; ನಾಳೇ ಐದುಗಂಟಿ ಗಾಡಿಯಲ್ಲಿ ಕಲ್ಕತ್ತೆಗೆ' ಹೋಗಿ 
ಟೈಪ್‌ ಮಾಡಿಸಿಕೊಂಡು ಬಾ (ಜಾಣಆ. ೪ ಕಥಾಮುಖ). ॥ ಈಗ 
ಇದನ್ನು ಎಲ್ಲ ಬಗೆಯ ವಾಹನಗಳಿಗೂ ಅನ್ವಯಿಸುತ್ತಾರಕೆ. 
೨. (ಉಕ) ಹಿಂಜಿ ನಿಜಾಮರ ಆಳಿಕೆಯಲ್ಲಿ ಚಲಾವಣೆಯಲ್ಲಿದ್ದ 
ಒಂದು ಬೆಳ್ಳಿಯ ನಾಣ್ಯ ; ನೈಜಾನುರೂಪಾಯಿ : ೧೦೦ ರೂ. 
ಗಾಡಿ ಹೆಚ್ಚಾಗಿ ಕೊಡುವರು ಪೋಷಕರು ... ೨೫ ರೂ. ಗಾಡಿ 
ಕೊಡುವರು, ಆಜೀವಸದಸ್ಮರು (ಮೋಕ್ಷದೀ. 71). &. ಹೆಂಗಸರು 
ಮೂಗಿನಲ್ಲಿ ಧರಿಸುವ ದುಂಡಾದ ಆಭರಣ; ನತ್ತು : ಸಖಾರಾಮ 
ಪಂತರು... ಮುತ್ತು ಕೋದ ತೋಡೆ, ಡಬ್ಬೂ, ಎರಡು ದುಡ್ಡಿನಾಕಾರದ 
ಗಾಡೇ ಕೊಟ್ಟರು (ದೀಪಹ. 1, ೭೩). "ಗಾಡಿನತ್ತು > ಫರಾ. 
[+ ಹಿಂ. ಮರಾ. ಗಾಡಾ, ಗಾಡಿ") 
ಗಾಡಿ (ನಾ). ಒಂದು ಮರದ ತುಂಡನ್ನು ಇನ್ನೊಂದು ಮರದ 
Y ತುಂಡಿನ ಜೊತೆ ಸೇರಿಸಲು ಆದರಲ್ಲಿ. ತೋಡುವ ಹಳ್ಳ: 
ಗಾಡಿ ತೋಡದೆ ಕಿಟಕಿ ಮಾಡಲಾಗದು (ರೂಢಿ). [? «1 ತೆಲು, ಗಾಜಿ] 
ಗಾಡಿಕಟ್ಟು (ಕ್ರಿ). ೧ ಗಾಡಿಯನ್ನು ಪ್ರಯಾಣಕ್ಕೆ ಸಿದ್ಧಗೊಳಿಸು; 
Ed ಮೂರಕ್ಕೆ ಎದ್ದು ಗಾಡಿಕಟ್ಟ ಕೊಂಡು” ಹೋಗು 
(ಮುನಿಮಾ. ೧). ೨. (ಆಲು) ಸಾಯು: ಅವನು ಸಣ್ಮವಯಸ್ಸಿಸಲ್ಲೀ 
ಗಾಡಿಕಟ್ಟಿದ (ರೂಢಿ). [ಗಾಡ್ಮಿ * ಕಟ್ಟು 
ಗಾಡಿಕತ್ತರಿ (ನಾ). ಬಂಡಿಹೊಡೆಯುವವನು ಬಂಡಿಯಲ್ಲಿ ಕುಳಿತು 
ಕೊಳ್ಳುವ ಸ್ಥಳ; ಸಿಪಾಯಿದೆಬ್ಬೆ; ಮೂಕಿ: - ಸಾಲಂಕೃತ 
ನಾಗಿದ್ದ ಸಾರಥಿ ಬಚ್ಚನು ಗಾಡಿಕತ್ತರಿಯಿಂದ ಕೆಳಕ್ಕೆ ನೆಗೆದು, ಎತ್ತಿನ 
ಕೊರಳು ಬಿಚ್ಚಿ... ಸಮಾಚಾರೆ ತಿಳಿಸಿದನು (ಮಲೆಮ. ೪೫೭). 
[ಗಾಡಿ * ಕತ್ತರಿ] 
ಗಾಡಿಕಾಶಿ " ಗಾಡಿಕಾರ್ತಿ' ನೋ. 
ಗಾಡಿಕಾರ "ಗಾಡಿಕಾಜ್ಕ' ನೋ. 
ಗಾಡಿಕಾರ್ತಿ, ಗಾಡಿಕಾತಿ, ಗಾಡಿಕಾಅತಿ, ಗಾಡಿಗಾತಿ, ಗಾಡಿಗಾರ್ತಿ 
(ನಾ). ೧. ಸೊಗಸುಗಾರ್ಶಿ; ಚೆಲುವೆ; ಬೆಹಗಿ: ರಿಫುಕುರೆಂಗ 
ಕಂಠೀರವನ ಕಟಿತಟಿಮೊಲ್ಲು ನೋಡುವ ಗಾಡಿಕಾರ್ತಿಯರ ಕನ್ನೆ 
ಕಾಮ[ನ]ಡ್ಡ ದಂತೆ ದೊಡ್ಡಿ ತ್ತಾ ಗಿ ಮಾಜುವುದ್ವೃತ್ತ ವೃತ್ತತೆಯ 
[ನೀಟ್ಡು]ಕೊಂಡಂತುದ್ವೃ ತ್ತಂಗಳಾದುವು(ನಂಪಭಾ. 3-೩೯ ವ); ಬಾಗಿಲ 
ಕೆಲದೊಳ್‌ ಸೊಗಯಿಪ ಗುಣನೆಗಳೊಳ್‌ ನಿಂದ ಗಾಡಿಕಾರ್ತಿಯರದೇ0 
'ಮನಂಗೊಳಿಸಿದರೋ (ಶಾಂತಿಪು. ೩-೧೮) ; ಜಲಕೇಳಿಯಾಡುವ ಗಾಡಿ 
ಕಾರ್ತಿಯರಂ ಕಾಡಲೆಂದೊಳ್ಳೆ ಗಳಂ ತಂದು ಬಿಡಿಸಿ (ಸಂಡತಂ.೧೨೩-೧೯); 
ಗಾಡಿಕಾರ್ತಿ, ಬೇಟಕಾರ್ತಿ (ಶಮದ. ೨೦೮ ಪ್ರಯೋ). ಗಾಡಿಕಾತಿ : 
೧. ಜಾತಿಪದ್ಮಿನಿ ನಿನ್ನ ಮೊಮ್ಮನ ವಧು ಗಾಡಿಕಾತಿಯ ನೋಡವ್ವ ತಾಯೆ 
(ಮೋಹತ. ೪೨-೬೦). ೨. ವೇಶೈ; ಗಣಿಕೆ: ಮುದ್ದುಮೊಲೆಯ ದೂಡಿಪ 
ಬೆಳಗಾಯಿ ಬೊಗರಿನೊಲೆಯ ಚೆಲ್ವ ಗಾಡಿಕಾತಿಯರೈದಿದರು. (ಕಂಠ. 
೯-೮೦) ; ಪಾಡುವಕುಣಿವ ಜಾಜಿಪ [ಬಣ್ಣನೆ] ನಾತಾಡುವ ಪರಿಹಾಸಗೈವ 
ಗಾಡಿಕಾತಿಯರು ಗಣನೆಯಿಲ್ಲದೆ ಜೋಡುಗೂಡಿರುವರು ಕೂರ್ಮೆಯೊಳು 
(ಹದಿಬ. ೧-೧೭). ಗಾಡಿಕಾಲತಿ: ೧. ಭಾರತಿ ಮೊದಲಾದ ಸುರನೆಣ್ಣ 
ಳೊಳು ಗಾಡಿಕಾಅತಿ ರೂಸಪಯೌನನದಿ ಕೀರತಿವಡೆದಿರ್ದ ರಫಿ 
ಜಗನ್ಮೋಹನಮೂರುತಿ ಕಂಗೊಳಿಸಿದಳು (ಮೋಹತ. ನಟಿ), 
ಗಾಡಿಗಾತಿ: ೨. ತಮ್ಮ ಗಾಡಿಗಾತಿಯ ಸಂಗ ಜೋಕೆ(ಪಾಂಡಡ೩ ೧-6); 
ಆಕೆ ಚೆಲುವೆ, ಮಾಕುಗಾರ್ತಿ, ಗಾಡಿಗಾತಿ-ಎಲ್ಲ ನಿಜವೇ (ಗೊಂಾರು3೪); 


ಗಾಡಿಕಾಲ್ಕಿ 


ಗಾಡಿಗಾತಿ ನೋಡೆ ಮಗುಳು ನಾಡುದೊರೆಗೆ ಬೇಡ ಪೊಗಳು (ಕೋಹಿನೂ. 
೫೪). ಗಾಡಿಗಾರ್ಶಿ : ೨. ರಂಜಿಸುವರಲ್ಲಿಯ ರೂಢಿಯ ಗಾಡಿಗಾರ್ಶಿ 
ಯರ್‌ (ಪುಷ್ಪಪು. ೨-೭೭). 
[ಗಾಡಿಕಾಲ, + - ತ (ಆ.- ಇತ್ತಿ)] 

ಗಾಡಿಕಾಲ್ಲ,, ಗಾಡಿಗಾರ, ಗಾಡಿಗಾಜ, (ನಾ). ೧. ಸೊಗಸುಗಾರ; 
ಚೆಲುವ; ಸುಂದರ: *ನೀಜರಕೊಳ್‌ ಗಾಡಿಕಾಜರ್‌” (ಕರ್ಣಾನಿ. 
೪೦) ; ಹಾಡಿ ಹೊಗಳಿ ಹರಸಿಕೊಂಡು ಮಾಡಲೊಬ್ಬ ಮಡಕೆಗಳನು 
ನೋಡ ನೋಡನೊಬ್ಬ ಗಾಡಿಕಾಅನು (ಅವಚಂ. ೨೯೯-೧೩೧೪); 
ಆಡಿದ ಶಿವನ ವಾಕ್ಕವ ಕಾಣಬೇಕೆಂದು ನೋಡಿದಳಾತ್ಮದೃಷ್ಟಿಯಲಿ 
ಗಾಡಿಕಾಜನ ಕಂಡು ಘನಪರಿಶೋಸವ ಮಾಡಿದಳಂತರೆಂಗದಲಿ(ಮೋಹಶ. 
೪-೪೧) ; ಮುಂಬಾಯ ಕರ್ಪೂರೆ ವೀಳೆಯದಿಂದ ಕಣಕ್ಗಿಂಬಾದನಾ ಗಾಡಿ 
ಕಾಣ (ಧರಚ.೧-೩೫). ೨. ವಿಟಿಪುರುಷ : ಪೂಗಣಿಯ ಹೋರಟಿಗೆ ತರ 
ಹರಿಸದಬಲೆ ನೀನೀಗ ನೋಟದ ಹಂಬಲಂ ಬಿಟ್ಟು ಹೃನ್ಮಧ್ಯಕೀ ಗಾಡಿ 
ಕಾಅನಂ ತಂದು ನೆರೆದಪೆನೆಂದು ಕಣ್ಮುಚ್ಚಿ ಜಾನಿಸಿದೊಡೆ ಈ ಗಲಭೆಯೊಳ 
ಗಪ್ಪುದೇ ಚಿತ್ತಶುದ್ಧಿ (ಚೆಬಪು. ೧೯-೪೦). ಗಾಡಿಗಾರೆ : ೧. ಗಾಡಿಗಾರ 
ತಾವರೆಯ ಎಸಳಿನ ಮೋಡಿಯ ಮಾಟಕ್ಕಿಂತಲೂ ನಿನ್ನ ಕೈಕಾಲ್‌ 
ಬೆರಳುಗಳ ಮಾಟವ ನೋಡಿ ಹೊಳೆಯುವುದು-ಕೈವಾಡದವರೆ ಕೈಚಳಕದ 
ಕುಸುರಿನ ಮೇಲುಪಂಕ್ತಿ (ಉಯ್ಯಾಲೆ, ೯೭-೧೧). ಗಾಡಿಗಾಲ್ಲಿ : 
೧. ನೋಡಿರಯ್ಮ , * « ವೆರವನೀವೆ ಗಾಡಿಗಾಜ 'ಹನುಮನ್ನ (ಪುರಂದ. 
೪-೩೭ ಅನುಪಲ್ಲವಿ). [ಗಾಡಿ + - ಕಾಜ] 

ಗಾಡಿಕಾಜ್ಕಿ, ಗಾಡಿಕಾರ, ಗಾಡಿಗಾಜ್ಕ (ನಾ). ೧. ಗಾರುಡಿಗ; 
ಐಂದ್ರಜಾಲಿಕ ; ಮಾಟಗಾರ: (8). ೨. ಮೋಸಗಾರ; ಕಪಟ; 
ವಂಚಕ: ಎಂಥಾ ಗಾಡಿಕಾ[ಪಾಕಾಂ.ಗಾ] ಅನೆ ಕೃಷ್ಣಯ್ಯ 


೨೭೩ 


20 


ಇನ್ನೆಂಥಾ ಗಾಡಿಕಾ[ಸಾಠಾಂ. ಗಾ]ಅನೆ (ಪುರಂದ. ೧-೧೭೦ ಪಲ್ಲವಿ). | 


ಗಾಡಿಕಾರ : ೧. ದೇವಾ! ಕೃಷ್ಣಾ! ಅಂತಿಮವಾಗಿ ನಿನಗೆ ಅಸಾಧ್ಯ 
ವಾದುದಾವುದು ? ಹೇಳಿ ಕೇಳಿ ನೀನು ಗಾಡಿಕಾರ- ಪವಾಡಪುರುಷ ! 
(ಪರಪ... ೧೩೪). ಗಾಡಿಗಾಜ್ಕಿ: ೨. ಮೇಲಿನ "ಪುರಂದ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. " ಗಾಡಿಗೃ' ಪರಾ. 
[ಗಾಡ್ಮಿ + - ಕಾಜ] 

ಗಾಡಿಕಾಅತಿ "ಗಾಡಿಕಾರ್ತಿ' ನೋ. 

ಗಾಡಿಕೆ (ನಾ). ೧. ಚೆಲುವು; ಸೊಬಗು : 'ಗಾಡಿಕೆಯಿಂದೊಪ್ಪುವ 
ಭುಜಪೂಜೆಯ ವೀರನಿವಾಳಿಯ ಬಿರುದಿನೇಳ್ಸೆಯ ತರದ ಡೌಡೆಯ 
(ಗಿರಿಕ. ೬-೫೫ ವ). ೨. ರೀತ್ರಿ; ಬಗೆ: ನೋಡಿರಿವರಿಗೆ ಶಿವನ ಲಾಂಛನ 
ಮದಿಲ್ಲಿವರ ಗಾಡಿಳೆಯೆ ಪೊಸತು ಭನಿಗಳೊ ಕಾಣಬಾರದೆಂದಾಡಲವ 
ನೆಲ್ಲವಂ ಕೇಳ್ವವರ್‌ ಕಡು ಕೋಸದಿಂದೆ . « . ಶಾಸಿಸುವರು (ಜೆಬಪು. 


೬೩-೪9), (ಗಾಡಿ, + -ಕೆ) 
ಗಾಡಿಗೆ, (ನಾ). ಸೊಗಸುಗಾರ; ಜೆಲುವ. "ಗಾಡಿಗತನ,? ಪರಾ. 
[ಗಾಡಿ, + -ಗ್ಮ) 


ಗಾಡಿಗೈ (ನಾ). ೧. ಗಾರುಡಿಗ; ಮಾಟಗಾರ; ಮಂತ್ರವಾದಿ; 
`ಐಂದ್ರಜಾಲಿಕ : ಮಾಡುವಟಮಟದರ್ಚನೆಗಳಂ ಮಾಡಿ ಹೋದನು 
ತೊಲಗವಾತನು ಮಾಡುತಿರ್ದಡಿದಕ್ಕೆ ಮಂಂದಣ ಕಾರ್ಯನೇನಹುದೊ 
ಗಾಡಿಗೆನನಿರಲೀಸಲಾಗದು (ಬಸಪು.೪೩-೫೨); ಉತ್ಸವದ ವೇಳೆ ಗಾಡಿಗನ 
ವೇಷವನ್ನೂ ಹಾಕುತ್ತಾರೆ (ನನ್ನೂರು. ೨). ೨. ಮೋಸಗಾರ; ವಂಚಕ: 
ಗಾಡಿಗರೊಡನಾಡಿ ಜೇ ನನಳಿದು ತುಪ್ಪವ ಮಜಕಿದೆ (ಅವಡಂ. 


೧೯೩-೮೩೦) ; ತೋಡುವ ಹೆಗ್ಗಣ ಮಾಳಿಗೆಯೆಂದಡೆ ಮಾಣದು 


ಗಾಡಿಗೆ ದೊಸಕರಾಡಭೇಡ ' ಎಂದಡೆ ಮಾಣರು (ಬಸಣೆ. ೪೬-೧೨೨) ; 


25 


30 


ಗಾಡಿಯಾಳು 


ನೋಡಲಾಗದು ಜೂಜನಾಡುವ ಗಾಡಿಗನನೆಂದರ್ಧಚಂದ್ರಾಚೂಡ 
ನೊಲ್ಲದೆ ಬಿಟ್ಟಿನೇ ವೃಸನಾರ್ಥದಿಂ ಜೂಜನು (ಬಸಪು ೪೪-೬೪). 
&. ಒಂದು ಕ್ಷುದ್ರದೇವತೆಯ ಹೆಸರು : ಗಾಡಿಗ ಡಿಂಬು ಗರಿಗೆ... 
ಮನುಷ್ಯರ ಪಿಡಿದು ಪೀಡಿಸಿ ತಮ್ಮ ಬಸುರ್ಗೆ ಕಾಣದೆ. ಈಡಾಡಿದ 
ಕೂಳಂಬಲಿಯನಾಯ್ಡು ಕುಜುಕುವ ಹೇಸಿದೈವಂಗಳ ಬೇಡಿ ಬೇಡಿ 
ನಿರರ್ಥ ಕೆಡಬೇಡ (ಬಸವ, ೫೫೬). [ಗಾಡಿ + -ಗ್ಮ) 
ಗಾಡಿಗತನ, (ಸಾ). ಚೆಲುವು; ಸೊಬಗು: ಅಂತರಿಸುತಿದೆ ಕಾಡಿಗೆಯ 
`ಗಾಡಿಗತನದ ಸೌಭಾಗ್ಯ : (ತೊರರಾ. ೬-೧೨-೩೪). 
[ಗಾಡಿಗ + -ತನ] 
ಗಾಡಿಗೆತನ್ಮ (ನಾ). ೧. ಕಣ್ಕಟ್ಟು; ಇಂದ್ರಜಾಲ. ೨. ಮೋಸ; 
ವಂಚನೆ ಹಿತ್ತಿಲದಲ್ಲಿನ ಗುಡಿಸಲೊಳಗೆ ಆಗೇರ ಎಂಕೂನ ಗಾಡಿಗತನ 
ಸುರುವಾಗಿತ್ತು (ಮೂರುದಾ. ೨೩೯). [ಗಾಡಿಗ್ಯ * - ತನ] 
ಗಾಡಿಗಲಿ (ಕ್ರಿ). ಬೆಡಗನ್ನು ಕಲಿ: ಗಾಡಿಗಲಿವ ನಡೆ ಗನ್ನವೇಜುವ 
ನುಡಿ ಮೋಡಿದೋಜುವ ಮುದ್ದು ನೋಟ (ಹದಿಬ. ೬-೨೧). 
[ಗಾಡಿ * ಕಲ್ಕಿ (ಆ ಕಲ್‌) 
ಗಾಡಿಗಾತಿ "ಗಾಡಿಕಾರ್ತಿ' ನೋ. 
ಗಾಡಿಗಾರ "ಗಾಡಿಕಾಲ್ಕ' ನೋ. 
ಗಾಡಿಗಾರ್ತಿ "ಗಾಡಿಕಾರ್ತಿ' ನೋ. 
ಗಾಡಿಗಾಜ, "ಗಾಡಿಕಾಲ್ಲ' ನೋ. 
ಗಾಡಿಗಾಲ್ಲ "ಗಾಡಿಕಾಲ್ಕ' ನೋ. 
ಗಾಡಿಗಾಜ್ಕ (ನಾ).  ಗಾಡಿಯಾಳು: ಹಯವ ಪಿಡಿದು ಗಾಡಿಕಾಜ 
ನಾಗಿಪ್ಪನ ಭಯದಿಂದ ಬಲಿಯ ಬಾಗಿಲ ಕಾಯಿದವನ (ಪುರಂದ. 
೧-೧೦೧-೫). [ಗಾಡ್ಮಿ * -ಕಾಜ) 
ಗಾಡಿಚಟ್ಟಿ (ನಾ). ಗಾಡಿಯೊಳಗೆ , ಒರಗಿ ಕುಳಿತುಕೊಳ್ಳುವ 
ಮರದ ಪಟ್ಟಿ, ಚೌಕಟ್ಟು: ಎತ್ತಿನ ಗಾಡಿಯಲ್ಲಿ ಗಾಡಿಚಟ್ಟ 
ಪ್ರಯಾಣಕ್ಕೆ ಅನುಕೂಲಕರವಾಗಿರಬೇಕು (ರೂಢಿ). 
[ಗಾಡಿ * ಚಟ್ಟ] 
ಗಾಡಿದಾರಿ (ನಾ). (ಎತ್ತಿನ) ಬಂಡಿಗಳು ಓಡಾಡುವ ದಾರಿ; ಹಳ್ಳಿ 
ರಸ್ತೆ: ನಮ್ಮ ಹಳ್ಳಿ ಗಾಡಿದಾರಿಯಲ್ಲಿ ನಾಲ್ಕುಮೈಲಿ ದೂರವಿದೆ 
(ಕೂಢಿ). "ಕಾಲುದಾರಿ? ಪರಾ. [ಗಾಡ್ಮಿ + ದಾರಿ) 
ಗಾಡಿದಿ (ನಾ). ಕತ್ತೆ; ಗಾರ್ದಭ. "ಗಾಡಿದಿತನು' ಪರಾ. 
‘(+ ತೆಲು. ಗಾಡಿದ] 
ಗಾಡಿದಿತನು (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ: ಹಸ್ತ 
ಗಳನ್ನು ಧ್ವನಿಪೂರ್ವಕವಾಗಿ ತಟ್ಟಿಕೊಂಡು ಯೆರಡುಪಾದಗಳ ಹಿಂದಕ್ಕೆ 
ಪ್ರತ್ಯೇಕವಾಗಿ ಚಾಚುವುದು ಅವುದು ಅದು ಗಾಡಿದಿತನು ಯೆಂಬಂದು 
(ಖಡ್ಗಟೀ. ೪-೪೦). [ಗೌಡಿದಿ * ತನು] 
ಗಾಡಿನತ್ತು (ನಾ). ಹೆಂಗಸರು ಮೂಗಿಗೆ ಹಾಕಿಕೊಳ್ಳುವ ದುಂಡಾದ 
ಒಂದು ಆಭರಣ; ಬೆಲೆಬಾಳುವ ಮೂಗುತಿ ; “ಕಿಮ್ಮತ್ತಿನ ನತ್ತು” 
(ಹಾನಕೋ. ೪೭). [ಗಾಡಿ * ನತ್ತು] 
ಗಾಡಿಯಮ್ಮು (ನಾ). ಒಬ್ಬಾತನ ಹೆಸರು: ಗಾಡಿಯಮ್ಮನಾ ಬಾಟಂ 
ಪರಿಪಾಳಿಸಿ ನಿಲಿ ಪಡೆದೊಂ (ಎಇ. ೪11, ೨೧೩-೧೫ ; 874). 
[ಗಾಡಿ * ಅಮ್ಮ |] 
ಗಾಡಿಯಾಳು (ನಾ). ಬಂಡಿಹೊಡೆಯುವವನು; ಬಂಡಿಯ: 
ಚಾಲಕ: "ಹೊಡೆದಲ್ಲಿ ಹೋಗದಿದ್ದರೆ, ಹೋದಲ್ಲಿ ಹೊಡೆಯುವ ' 
ಗಾಡಿಯಾಳಿನ (ಸು)ಸೂತ್ರಕ್ಕೆ ಶರಣಾಗಿ... ಕುಳಿತುಬಿಟ್ಟದ್ದರು 
(ರೂಪಸಂ. ೫೫). [ಗಾಡಿ * ಆಳ್ಳು (ಆ ಆಳ್‌) 


ಗಾಡಿವಡೆ 


ಗಾಡಿವಡೆ (ಕ್ರಿ). ಸೊಬಗನ್ನು ಹೊಂದು; ; ಚೆಲುವಾಗು: ಗಾಡಿವಡೆದ 
ಬಕುಳದ ಗೂಡಾರದೊಳಂ (ಕಬ್ಬಿಕಾ. ೨೩೮); ಜಾಣ್ಗಾಡಿವಡೆದ 
ಧಂಪಶಿಗಳಿಂ ರತಿಗಳಿಂ ನಲಿವ ಚಕ್ರ್ರಂಗಳಿಂಡೆ .. . ಬನಮೆಸೆದಿರ್ದುದು 
(ಚೆಬಪು. ೧೧-೨೪). [ಗಾಡಿ, * ಪಡೆ] 

ಗಾಡಿವತಿ (ನಾ).-ಗಾಡಿಕಾರ್ತಿ೧ : ಅಂಜೆಯಂಬಿಕೆ ಗಾಡಿವತಿಯಂಬಾಲೆ 
ಸಹ ನಿಜನಾಡಿಗೈದಿದ ಭೀಷ್ಮನು (ಜಿನಭಾ. ೩-೬೬). [ಗಾಡಿ, + -ವತ್ಕಿ] 

ಗಾಡಿನೆಜು (ಕ್ರಿ). ಜ ಗಾಡಿವಡೆ: ಒಂದೆಡೆ ಸುರೇಂದ್ರಸೌಂದರಿಯ 
ರಾಟದಿಂ ಗಾಡಿವೆತ್ತದೇಂ ಗಗನಮಂಡಲಂ ನೆಆ್‌ಯೆ ಶೋಭೆಯಂ 
ಪೆತ್ತುದೋ(ಆದಿಪು.೬-೫೮); ಆ ರಾಜಸಭೆ ಲೆಸ್ಪಡೊಲ್‌ ಗಾಡಿವೆತ್ತಿರ್ದುದು 
(ಭಾವಚಿಂ. ೭-೮). [ಗಾಡಿ + ಪೆಜ್ಮು) 


ಗಾಡಿಸು, ಘಾಡಿಸು (ಕ್ರಿ). ೧. ಬಿಗಿಯಾಗು; ಬಲವಾಗು ; | 
ಹೆಚ್ಚಾಗು; ಜಾಡಿಸಲು ಜಾಡಿಸಲು ಬಿಗುಹತಿಗಾಡಿ[ಪಾಕಾಂ. ಢಿ]ಸಿತು | 


ಕೊಡಹಿದೊಡೆ ಮಿಗೆ ಮೈಗೂಡಿ ಬಿಗಿದುದು (ಕುವ್ಕಾಅ. ೧೩-೩೫) ; 
ಗಾಡಿಸಿದ ನೃಪಲಕ್ಷಣದ ಚಂದ್ರಹಾಸನಂ ನೋಡಿ ವಿಸ್ಮಿತನಾಗಿ... ಎಂದನಾ 
ದುಷ್ಟಬುದ್ಧಿ ವಿನಯದೊಳಾ ಕುಳಿಂದನೊಡನೆ (ಜೈಮಿಭಾ. ೨೯-೩೪). 
೨. ಹರಡು; ವ್ಯಾಪಿಸು; ಆವರಿಸು: ಜೋಡಿಗಳ ' ಜಯರವದ 
ದೈತ್ಯವಿಭಾಡಸೂಕ್ತದ ವಿಗಡ ಬಿರುದು ಪವಾಡಗಳ ಪಾಠಕರ ಗಡಬಡೆ 
ಗಾಡಿಸಿತು ನಭವ (ಕುವ್ಯಾಸ. ೨-೫೩) ; ಆಡಲೇನದನಿಂದ್ರಜಂಭರ ಜೋಡಿ 
ಗಲಹವಿದೆನಲು ಗಗನವ ಗಾ[ಪಾಕಾಂ. ಘಾ]ಡಿಸಿತು ರೆಣರಭಸವಾ ರಣರಂಗ 
ಭೈರವನ (ತೊರಕಾ. 1-೧0-೨೦). ೩. ಹೊಡೆ ; ಬಾರಿಸು: ಪಂಕಜ 
ಮುಖಿಯರು ಗಾಡಿಸುತಿಹ ಗಂಟಿ ಸಂಕವನಾರಾಧ್ಯನಿಡಯ ಹೂಂಕಾರ 
ಶೊ ಣಿತಪುರವರ ದುರಿತಭಯಂಕರವಾಗಿ ಕೇಳಿಸಿತು (ಮೋಹತ. 
೨೧-೧೯). ೪. ಮೇಲೆಬೀಳು; ಆಕ್ರಮಿಸು: ತುಡುಕುವಂಕುಶದಿಂದ 
ಮುನ್ನಿಳೆಯೊಡೆಯೆ ಗಜ ಗಾಡಿ[ಪಾಠಾಂ, ಢಿ]ಸಿದವರಸರ ಬಿಡುಹುತಡೆದೆಡ 
ಗಲಸ ಬಗೆದುವು ವಿಗಡ `ಪಾಯದಳ (ಕುವ್ಕಾಭೀ. ೨-೨). ಘಾಡಿಸು : 
೨. ರಜೋಗುಣದುರುಳಿಯಾದುದು ಲೋಕವೆನೆ ಘಾಡಿಸಿತು ಪದಧೂಳಿ 
(ಕುವ್ಕಾದ್ರೋ. ೪-೫೮) ; ಮುನಿತರ್ಕದ ಘಡಾನಣೆ ಘಾಡಿಸಿದುದಾ ಯಜ್ಞ 
ಮಂಟಪವ (ತೊರರಾ. ೧-೭-೪೫); ಸಡಗರದ ಸೌರಂಭದಲ್ಲಿ ಕೆನ್ನೆಯ 
ಮೇಲೆ ಕೈ ಎಳೆದುಕೊಂಡರೆ ಆಗಲೆ ಘಡಾವಣೆ ಫಾಡಿಸಿರುತ್ತದೆ 
(ಗಾಳಿಪ. ೭೭). ೫, ತುಂಬು; ಭರ್ತಿಯಾಗು : ಭೂರಿಪೆಟ್ಟಿಗೆ ಘಾಡಿ 
[ಪಾಕಾಂ. ಪೂರಿ]ಸಿತು ರಥವ (ಕುವ್ಯಾಗ. ೪-೧೩). [ಗಾಡ + -ಇಸ್ಕು] 
ಗಾಢ (ಗು). ೧. ಹೆಚ್ಚಾದ; ಅತಿಶಯವಾದ; ಬಲವಾದ; ದೃಢ 
ವಾದ; ಭದ್ರವಾದ : ಎರೆಡುದೋಜದೆ ಗಾಢಭಕ್ತಿಯ ಭರದ ಲವಲವಿಕೆ 
ಯಲಿ ನಿಜಮುಂದಿರವ ಹೊಅವಂಡುತ್ತ ಕಂಡನು ವಿದುರನಚ್ಕುತನ 
(ಕುವ್ಯಾಉ. ೮-೬); ಅವನುರುದೀಪ್ತಿಗೆ ಕೀರ್ತಿಗೆ ರವಿರಾಜರ್ಕಂದಿ 
ಬಲ್‌ಕಜುಂಬಿದ ದೆಸೆಯಿಂದವಧಿಯನೆಂದುಂ ಕಾಣದೆ `ತವೆ ರಾಹು 
ಗ್ರಹಣಗಾಢನಪೀಡಿತರಾದರ್‌ (ಹಮ್ಮಾರ. ೨-೫೩); ಅವರು ... 
ಎಂದೆಂದಿಗೂ ಅತ್ಮಂತ ಗಾಢಪ್ರೇಮದಿಂದ ನಮ್ಮೊಡನೆ ವರ್ತಿಸುವರು 
(ಗ್ರಂಥಾಲ. ೨). "ಗಾಢಾಂಧಕಾರ' ಪರಾ. ೨. ಮುಳುಗಿರುವ ; 
ಲೀನವಾದ; ಮಗ್ನವಾದ. (ನಾ). ೩. ಹೆಚ್ಚಳ; ಅತಿಶಯ: ಕಲ್ಪದ 
ಕಡೆಯ ಕಡಲಿನ ಗರುವಿಕೆಯ ಗಾಢದಲಿ ನಡೆದರು ತಡೆದರರಿಭಟರ 
(ಕುವ್ಯಾದ್ರೋ. ೨-೫೦) ; ತೊಡಗಿದರೊಂದು ಲೆಗ್ಗೆಗೆ ವಿಶೀಸ ವಿರೋಧ 
ನಿರೋಧ ಗಾಢದಿಂ (ಹಮ್ಮಿರ. ೩-೪೬); ನಿಮ್ಮಾ ನೋಡಿ ಫೋಗುವೆ 
ನೆಂದು ಗಾಢದಿಂದಲಿ ಬಂದೆ (ಯನಳ. ೭೯). ೪. [ಸಂಗೀತ] ಒಂದು 
ಬಗೆಯ ಹಾಡುವ ಕ್ರಮ, ರೀತಿ: ಲಲಿತಗಾಢಂಗಳುವೆರಸುತಂ 
ತಳಿರ್ದೊಡನೆ ಲಳಿರಾಗಕಾಕುಂ ಮಿಳಿತಮಾಗಿರೆ (ಬಸಪು. ೧೯-೧೪). 


೨೪೭೪ 


ಗಾಢಿಕೆ 


೫, ಗಾಢ, ಉಲ್ಲಸಿತ್ಯ ಪೇಶಲ್ಮ ಪಿತ್ತಕ, ಮುಗ್ದ ಮತ್ತು 
ಪೃಥುಕವೆಂಬ ಆರುಬಗೆಯ ಪಚ್ಚೆಗಳಲ್ಲಿ ಒಂದು; ಗರಿಕೆಬಣ್ಣದ 
ಪಚ್ಚೆ : ಆ ಗಣಿಗಳಲ್ಲಿ ಉಂಟಾದ ಪಚ್ಚಿಗಳಲ್ಲಿ . . . ಗಾಢನೆಂಬುದು 
ದೂರ್ವಾದಳದ ವರ್ಣವಾಗಿ ಇರುವದು (ಸೌಗಂಧಿ. ೩೬೭-೧೨). 
[ಸಂ.] 
ಗಾಢಂ (ಅ). ಅತಿಶಯವಾಗಿ; ಪ್ರಬಲವಾಗಿ; ಬಿಗಿಯಾಗಿ: ರೂಢ 
ಮಾಡಿದ ಧರ್ಮಗತಿಯಲಿ ಗಾಢಮಾಡಿದ ಸರ್ವಜನಗಳ ಮೂಢತನ 
ಬಯಲಾಗಿ ಹೋಯಿತು (ಸಂಭಪ. ೪-೩೪). [ಆ ಗಾಢ] 
ಗಾಢಣೆ (ನಾ). ಹೆಚ್ಚಳ; ಅತಿಶಯ; ರಿಪು ವಾಯುಜನ ಗಾಢಣೆ 
- [ಪಾಠಾಂ. ವೊಡ್ಡಣೆ]ಯ ಗರ್ವಗ್ರಹವ ಕಳಚುವೆನು (ಕುವ್ಯಾಕ. ೧೧-೫) ; 
ಲಾಳವಿಂಡಿಗೆಗಳಲಿ ಬಂಡಿಯ ಗಾಲಿಗಳ ಗಾಢ[ನಾಕಾಂ. ಡ]ಣೆಗಳಲಿ... 
ಆಕ್ಕಜ ವಾದುದಾ ದುರ್ಗ (ತೊರರಾ. ೬-೭-೧೩). [ಗಾಢ * -ಅಣ್ಮ] 
ಗಾಢತೆ (ನಾ). - ಗಾಢಣೆ: ಬೂರಿಯ ಒಳಕೆಯಲಿ ನಿಸ್ಸೇಸಮಪ್ಪುದೆ 
ಹಿಮದ ಗಾಢತೆಯು (ಗಗತಾ. ೧೭-೫೫) ; ಅವಳಿಗೆ ಶೈಲಜೆಯ ನೋವಿನ 
ಗಾಢತೆ ಬೇಗನೆ ಅರಿವಾಯಿತು (ವಿದ್ಯಾರೆ. ೬೯). [ಸೆಂ. ಗಾಢತಾ] 
ಗಾಢನಿದ್ರೆ (ನಾ). ಬಲವಾದ ನಿದ್ದೆ;' ಗಡದ್ದು ನಿದ್ದೆ: ಗಾಢಂದ್ರೆ 
ಯಲ್ಲಿದ್ದ ತಂದೆಯವರನ್ನು ಎಬ್ಬಿಸಿದೆ (ತೇನೋಡ. ೩೬). [ಗಾಢ ನಿದ್ರೆ] 
ಗಾಢಪ್ರತಿಜ್ಞೆ (ನಾ). ದೃಢವಾದ ಪ್ರತಿಜ್ಞೆ : ಇರುಳು ಬೇಹಿನ ಚರೆರು 
.ಪಾರ್ಥನ ನಿರುಪಮಿತ ಗಾಢಪ್ರತಿಜ್ಞಾಚರಿತವನು ಕೌರವನ ಸಭೆಯಲಿ 
ತಂದು ಹರಹಿದರು (ಕುವ್ಯಾದ್ರೋ. ೮-೫೦). [ಗಾಢ ಪ್ರತಿಜ್ಞೆ) 
ಗಾಢಾಂಧಕಾರ (ನಾ). ದಟ್ಟಿವಾದ ಕತ್ತಲೆ; ಕಗ್ಗತ್ತಲೆ: 
ಆ ಗಾಢಾಂಧಕಾರಂ ಕವಿದಿರ್ಪಿನಂ (ಹಮ್ಮಾರ. ೩-೧೬ ವ); ಗಾಢಾಂಧ 
ಕಾರವೇ ಸುತ್ತಲೂ ಕವಿದಿದೆ (ಆತ್ಮಾರ್ಸ. ೧). [ಗಾಢ +'ಅಂಧಕಾರೆ] 
ಗಾಢಾನುರಕ್ತತೆ (ನಾ). ಅಧಿಕವಾದ ಪ್ರೀತಿ; ಅತಿಶಯವಾದ 
ಪ್ರೇಮ: ಚಂದ್ರಿಯಲ್ಲಿ ಶಾನಿಟ್ಟಿ ರುವ ಗಾಢಾನುರಕ್ತತೆಗೆ ಕಾರಣವೂ. . . 
ಅವನ ಜ್ಞಾಪಕಕ್ಕೆ ಬಂದುವು (ನಿಶೆಉ. ೧೫೨). [ಗಾಢ * ಅನುರಕ್ತತೆ] 
ಗಾಢಾಭ್ಯಾಸ (ನಾ). ಆಳವಾದ ಅಭ್ಯಾಸ: “ಒಂದು ವಿಷಯವನ್ನು 
ತೀವ್ರವಾಗಿ ಅಭ್ಯಾಸಮಾಡುವುದು ; ಗಾಢಾಭ್ಯಾ A” (Intensive 
study. ಇಂಕನಿ). [ಗಾಢ + ಅಭ್ಯಾಸ] 
ಗಾಢಾಯಿಲ, ಗಾಢಾಯ್ಲ (ನಾ). ೧. “ಬಲಶಾಲಿ (?)* (ಪ್ರಥಣ್ಣ) : 
ಆಯಿಲ ಪ್ರತ್ಮಯಕ್ಕೆ-ಗಾಢಾಯಿಲಂ, ರೇಖಾಯಿಲಂ ( ಶಮದ. ೨೧೫ 
ಪ್ರಯೋ). ಗಾಢಾಯ್ಲ (ಗು). ೨. “ದೈಢವಾದ” (ಸಟ್ಟಓ.): 
ಕರ್ಣಭೀಮರ ಧರಧುರದ ದೆಖ್ಬಾಯ್ಲತನ ಗಬ್ಬರಿಸಿತಾಹವ ಗರ್ನಿತರ 
ಗಾಢಾಯ್ಲ ಚೇತನವ (ಕುವ್ಯಾಕ. ೧೪-೩). [ಗಾಢ * -ಆಯಿಲ್ಯ] 
ಗಾಢಾಯ್ಲ "ಗಾಢಾಯಿಲ' ನೋ. 
ಗಾಢಾಲಿಂಗನ (ನಾ). ಬಿಗಿಯಾಗಿ ಅಪ್ಪಿಕೊಳ್ಳುವುದು; ಗಟ್ಟಿ 
ಯಾಗಿ ತಬ್ಬಿಕೊಳ್ಳುವುದು : ಸುರತ ಚಂದ್ರೋದಯದೊಳ್‌ ಕಾಮ 
ಸುಖಾಬ್ಕಿಯುರ್ಕಿ ಪರಿಯೆ ಗಾಢಾಲಿಂಗನಂ ತೆಜಪ್ರಗುಡದಿರೆ (ಗಿರಿಕ. 
೨-೧೦೫ ವ); ಚಂದ್ರಾಪೀಡನು... ಅಡ್ಡಬೀಳಲಾಗಿ ತಾರಾಪೀಡನು 
ಕೈಗಳ ನೀಡಿ ಸಮಾಸಕ್ಕೆ ಕರೆದು ಗಾಢಾಲಿಂಗನನನು ಮಾಡಿಕೊಂಡು 
» * « ಕೆಳುಹಿದನು (ವಚಕಾ. ೯೧). [ಗಾಢ + ಆಲಿಂಗನ) 
ಗಾಢಿಳೆ (ನಾ).,೧. ಉರವಣೆ; ತೀವ್ರತೆ; ಉತ್ಕಟಿತೆ; ರಭಸ; 
ಪ್ರಚಂಡತೆ: ಶಗರು ತೊಲಗಿದಡೇನು ಬಲುಗಾಳೆಗದ ಗಾಢಿಕೆ 
ಮೇಲೆ ಶೌರ್ಯದ ಸೊಗಡ ಸೈರಿಸಲಜಕಿಯೆ (ಕುವ್ಯಾದ್ರೊ"- ೧೬-೩೩). 
೨. ಅತಿಶಯ ; ಅಧಿಕ್ಯ; ಹೆಚ್ಚಳ: ಖಡುಗೆದ ಘಲ್ಲಣೆಯ ಖಣಿಖಣಿಲ 
ಗಾಢಿಕೆ ಕಂಟಿಸಿತು ನಭವ (ಕುವ್ಯಾಅ. ೧೪-೩೫). [ಗಾಢ -ಇಕೆ) 


